ಕನ್ನಡ ಸಾಹಿತ್ಯ ಪರಿಷತ್ತಿನ 


ಕನ್ನಡ ನಿಘಂಟು 


ಆರನೆಯ ಸಂಪುಟ 


“ಶಬ್ದ ಪಾರಮಾರ್ಗಮಶಕ್ಕ೦? 
ಕೇಶಿರಾಜ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆ೦ಗಳೂರು-೧೮ 


೧೯೯೦ 


KANNADA NIGHANTU - VOL-VI 

Second Edition : 2010 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560 018 
Pages : 7111-5473 to 6480 Price : Rs. 350=00 


ಮೊದಲನೆಯ ಮುದ್ರಣ - ೧೯೯೦ 
ಎರಡನೆಯ ಮುದ್ರಣ - ೨೦೧೦ 

ಪ್ರತಿಗಳು : ೨೦೦೦ 

ಬೆಲೆ : ಮುನ್ನೂರು ಐವತ್ತು ರೂಪಾಯಿಗಳು 
@ ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು (೨೦೧೦) 


ಅಧ್ಯಕ್ಷರು 


ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 


ಗೌರವ ಕಾರ್ಯದರ್ಶಿಗಳು 


ಪ್ರೊ. ಎಚ್‌.ಕೆ. ಮಳಲಿಗೌಡ 
ಶ್ರೀ ಟಿ.ಎಸ್‌. ದಕ್ಷಿಣಾಮೂರ್ತಿ 
ಸಿ 


ಗೌರವ ಕೋಶಾಧ್ಯಕ್ಷರು 


ಶ್ರೀ ಪುಂಡಲೀಕ ಹಾಲಂಬಿ 


ಮುದ್ರಣ: ರಾಜಾ ಪ್ರಿಂಟರ್ಸ್‌ 
ನಂ.೫೯, ೪ನೆ ಕ್ರಾಸ್‌, ಲಾಲ್‌ಬಾಗ್‌ ರಸ್ತೆ 
ಕೆ.ಎಸ್‌. ಗಾರ್ಡನ್‌, ಗಂಗಾಧರಪ್ಪ ಬ್ಲಾಕ್‌ 
ಬೆ೦ಗಳೂಲಯು- ೫೬೦ ೦೨೭. 


ಡಾ. 


ಡಾ 


ಡಾ. 


ಡಾ 


ಡಾ. 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 


(೧೯೯೦ನೆಯ ಡಿಸೆಂಬರ್‌ ತಿಂಗಳಿನಲ್ಲಿ ಇದ್ದಂತೆ) 


ಅಧ್ಯಕ್ಷರು ಮತ್ತು ಪ್ರಧಾನ ಸಂಪಾದಕರು 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ.. ಬಿ.ಟಿ 


ಸದಸ್ಯರು 
ಆರ್‌. ಸಿ. ಹಿರೇಮಠ, ಎಂ.ಎ., ಪಿಎಚ್‌.ಡಿ. ಡಾ. ಟಿ.ವಿ. ವೆ೦ಕಟಾಚಲಶಾಸ್ತ್ರೀ, ಎಂ.ಎ. ಪಿಎಚ್‌.ಡಿ. 
. ಜಿ. ಎಸ್‌. ಗಾಯಿ, ಎಂ.ಎ. ಪಿಎಚ್‌.ಡಿ. ಡಾ. ಕೆ.ವಿ. ರಮೇಶ್‌, ಎಂ.ಎ., ಪಿಎಚ್‌.ಡಿ. 
ಹಾ. ಮಾ. ನಾಯಕ, ಎಂ.ಎ. ಪಿಎಚ್‌.ಡಿ. ಡಾ. ಕೆ. ಕೃಷ್ಣಮೂರ್ತಿ, ಎಂ.ಎ., ಪಿಎಚ್‌.ಡಿ. 
. ಜಿ.ಎಸ್‌. ಶಿವರುದ್ರಪ್ಪ, ಎಂ.ಎ., ಪಿಎಚ್‌.ಡಿ ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ., 


ಎಂ. ಚಿದಾನ೦ದಮೂರ್ತಿ, ಎಂ.ಎ. ಪಿಎಚ್‌.ಡಿ. 


ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು 
ಡಾ. ಸಿದ್ಧಯ್ಯ ಪುರಾಣಿಕ, ಬಿ.ಎ., ಎಲ್‌ ಎಲ್‌.ಬಿ. 


ಪರಿಷತ್ತಿನ ಅಧ್ಯಕ್ಷರು 
ಪ್ರೊ. ಜಿ.ಎಸ್‌. ಸಿದ್ದಲಿಂಗಯ್ಯ 


ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಪರಿಷತ್ತಿನ ಗೌರವ ಕೋಶಾಧಿಕಾರಿಗಳು 
ಶ್ರೀ ಗೊ.ರು. ಚನ್ನಬಸಪ್ಪ ಶ್ರೀ. ಎಸ್‌.ವಿ. ಶ್ರೀನಿವಾಸರಾವ್‌ 


ಶ್ರೀ ಟಿ. ರಾಮಯ್ಯ 


ನಿಘಂಟು ಕಛೇರಿಯ ಸಿಬ್ಬಂದಿ 


ಪ್ರಧಾನ ಸಂಪಾದಕರು 
ಪ್ರೊ. ಜಿ. ವೆಂಕಟಸುಬ್ಬಯ್ಯ ಎಂ.ಎ, ಬಿ.ಟಿ. 
ಬ್‌ 


ಸಹಾಯಕ ಸಂಪಾದಕರು 
ಶ್ರೀಮತಿ ಮ೦ಜುಳಾರಾವ್‌, ಎಂ.ಎ. 
ಶ್ರೀಮತಿ ಎಂ. ಎನ್‌. ಜಾನಕಮ್ಮ ಎಂ.ಎ. 
ಶ್ರೀಮತಿ ಉಮಾದೇವಿ, ಎಂ.ಎ 
ಶ್ರೀಮತಿ ವಿಜಯಲಕ್ಷ್ಮಿ ಎಂ.ಎ 
ಶ್ರೀಮತಿ ಎಂ.ಎಸ್‌. ಸುಜಯ, ಎಂ.ಎ 
ಶ್ರೀ ಬಿ. ಆರ್‌. ಬಸವರಾಜ, ಎಂ.ಎ. 


ಒಪ್ಪೊತ್ತಿನ ಸಹಾಯಕರು 
ಶ್ರೀ ಕೆ. ಆರ್‌. ಶೇಷಗಿರಿ, ಎಂ.ಎ. 
`ಶ್ರೀ ಎ. ಎನ್‌. ಭಟ್‌, ಎಂ.ಎ. 


ಕಚೇರಿಯ ಸಿಬ್ಬಂದಿವರ್ಗ 
ಬೆರಳಚ್ಚುಗಾರ್ತಿಯರು : ಶ್ರೀಮತಿ ಎ. ನೇತ್ರಾವತಿಬಾಯಿ, ಶ್ರೀಮತಿ ಸಿ. ಎನ್‌. ವಿಜಯಲಕ್ಷ್ಮಿ 


ಸಹಾಯಕರು : ಶ್ರೀ ರಾಘವೇಂದ್ರ ಪ್ರಸಾದ್‌. ಶ್ರೀ ಆರ್‌. ಶಂಕರಪ್ಪ, ಶ್ರೀ ರೇವಯ್ಯ, 


06 


ಅಧ್ಯಕ್ಷ ರ ನುಡಿ 


“ನಿಘಂಟು ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹನ್ನಿಘಂಟು' ಎಂದೇ ಖ್ಯಾತವಾಗಿರುವ ಈ 
ಮಹಾನಿಘಂಟಿನ ಎಂಟು ಸಂಪುಟಗಳನ್ನು ಅದು ಪ್ರಕಟವಾದ ೧೫ ವರ್ಷಗಳ ನಂತರ ಮತ್ತಷ್ಟು ಸುಂದರವಾಗಿ 
ಮರುಮುದ್ರಣಗೊಳಿಸಿ ಕನ್ನಡ ಕುಲಕೋಟಿಗೆ ಅರ್ಪಿಸಲು ನನಗೆ ಸಂತೋಷವೆನಿಸುತ್ತದೆ. ಕನ್ನಡ ಶಾಸ್ತ್ರೀಯ 
ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವುದು ಅದರ ಸಂಪನ್ನತೆ ಮತ್ತು ಅರ್ಹತೆಗಳಿ೦ದಾಗಿಯೇ 
ಎ೦ಬುದನ್ನು ಲೋಕದೆದುರು ಬಿಚ್ಚಿತೋರಿಸುವ ಸಾಧನಗಳಲ್ಲಿ ಮುಖ್ಯವಾದದ್ದು ಈ ಬೃಹತ್‌ ನಿಘಂಟು. 
ಕನ್ನಡದ ಸಮಸ್ತ ಜ್ಞಾನವನ್ನೂ ತನ್ನೊಳಗೆ ಐಕ್ಯಗೊಳಿಸಿಕೊ೦ಡಿರುವ ಈ ನಿಘಂಟಿನ ವಿವಿಧ ಸಂಪುಟಗಳಲ್ಲಿ 
ಶಬ್ದವೊ೦ದರ ಅರ್ಥ, ವಿವರಣೆ, ಉದಾಹರಣೆ ಒಮ್ಮೊಮ್ಮೆ ಅರ್ಧಪುಟವನ್ನು ದಾಟಿ ಒಂದು ಪುಟವನ್ನು 
ಆವರಿಸಿಕೊಂಡಿರುವುದು೦ಟು. 


ಕ್ರಿಶ.೪೫೦ರ ಹಲ್ಮಿಡಿಶಾಸನದಿ೦ದ ಪ್ರಾರಂಭವಾಗಿ ಈ ಸಂಪುಟ ಯೋಜನೆ ಅನುಷ್ಠಾನಗೊಂಡ 
೧೯೯೫ರವರೆಗೆ ಕನ್ನಡದಲ್ಲಿ ಪ್ರಕಟವಾದ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಿ೦ದಲೂ ಉಲ್ಲೇಖಗಳನ್ನು 
ನೀಡಲಾಗಿರುವುದು, ಕೆಲವೊಮ್ಮೆ ಒ೦ದೇ ಶಬ್ದ; ಕ್ಕೆ ಬೇರೆ ಬೇರೆ ಅರ್ಥಗಳು ಪ್ರಾಪ್ತವಾಗುವ ಸಂದರ್ಭಗಳನ್ನು 
ಜೊತೆಗಿರಿಸಿ ಕೊಟ್ಟಿರುವುದು, ಪ್ರತಿಯೊಂದು ಶಬ್ದವನ್ನೂ ನಾಮಪದ ಅಥವಾ ಕ್ರಿಯಾಪದವೆಂದು ಖಚಿತವಾಗಿ 
ವಿಂಗಡಿಸಿಕೊಂಡಿರುವುದು, ಅರ್ಥ ಸಷ್ಟೀಕರಣಕ್ಕೆಂದು ಉದಾಹರಣೆಯಾಗಿ ಕೊಟ್ಟಿರುವ ವಾಕ್ಯ ಅಥವಾ 
ವಾಕ್ಕತು೦ಡುಗಳೇ ಮೂಲಕಾವ್ಯವನ್ನು ಓದಬೇಕೆನ್ನುವ ಆಸಕ್ತಿಯನ್ನು ಹುಟ್ಟಿಸುವುದು - ಈ ಎಲ್ಲ ಅಂಶಗಳು 
ಇದರ ಅಪೂರ್ವತೆಯನ್ನು ಎತ್ತಿ ಹಿಡಿಯುವ ಸಾಕ್ಷಿಕಲ್ಲುಗಳಾಗಿವೆ. ನಿಘಂಟು ಎನ್ನುವುದೇ ತುಂಬ ವೈಜ್ಞಾನಿಕವಾದ, 
ಒಂದು ಭಾಷೆಯ ಸೃಜನ ಸಾಹಿತ್ಯದಷ್ಟೇ ಪ್ರಮುಖವಾದ, ಭಾಷೆಯಲ್ಲಿರುವ ಶಬ್ದಗಳನ್ನು ಶುದ್ಧವಾಗಿ 
ಉಚ್ಚರಿಸಬೇಕೆ೦ದು ತಿಳಿಸಿಕೊಡುವ ರಚನೆಯಾಗಿರುವುದರಿಂದ ಜ್ಞಾನೇಂದ್ರಿಯಗಳೆಲ್ಲದರ ಎಚ್ಚರದ ದುಡಿಮೆಯನ್ನು 
ಬಯಸುತ್ತದೆ. ಕನ್ನಡದ ಅಭಿಮಾನವನ್ನು ಮೈತುಂಬಿಕೊಂಡ ಘನ ವಿದ್ವಾಂಸರ ಸತತ ಪರಿಶ್ರಮದಿಂದ ಈ 
ಯೋಜನೆ ಶಿಸ್ತುಬದ್ಧವಾಗಿ ಯಶಕಂಡಿದೆ. ಮೊದಲ ಮುದ್ರಣದ ೧೦,೦೦೦ ಪ್ರತಿಗಳು ಕೆಲವೇ ವರ್ಷಗಳಲ್ಲಿ 
ಕನ್ನಡಿಗರ ಮನೆಯ ಕಪಾಟುಗಳನ್ನು, ಗ್ರಂಥಭ೦ಡಾರಗಳನ್ನು, ಶಾಲೆಕಾಲೇಜುಗಳನ್ನು ಅಲ೦ಕರಿಸಿದ್ದರಿ೦ದ 
ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯತಾಭಾವವನ್ನು ತಳೆಯುವಂತಾಯಿತು. ಆದರೆ ನಿಘಂಟುವಿನ ಉಪಯುಕ್ತತೆಯನ್ನು 
ತಡವಾಗಿ ಅರ್ಥಮಾಡಿಕೊ೦ಡವರು ಅಂದಿನಿಂದ ಇಂದಿನವರೆಗೆ ಸಾಹಿತ್ಯ ಪರಿಷತ್ತಿಗೆ ದೂರವಾಣಿ ಕರೆ 
ಮಾಡಿ, ಮಾರಾಟ ವಿಭಾಗದಲ್ಲಿ ವಿಚಾರಿಸಿ, ಪುಸ್ತಕ ಮಳಿಗೆಗಳಲ್ಲಿ ಹುಡುಕಾಡಿ ಸಿಗದೆ ನಿರಾಶರಾಗಿದ್ದಾರೆ. 
ಮರುಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. 


ಎ೦ಟು ಸ೦ಪುಟಗಳಲ್ಲಿ, ಒ೦ಬತ್ತು ಸಾವಿರಕ್ಕಿಂತಲೂ ಅಧಿಕ ಪುಟಗಳ ವಿಸ್ತಾರದಲ್ಲಿ ಹರಡಿಕೊ೦ಡಿರುವ, 
ಎಲ್ಲರ ಮನೆಯನ್ನೂ ಬೆಳಗಬೇಕಾಗಿರುವ ಈ ನಿಘ೦ಟನ್ನು ಮುದ್ರಿಸುವುದಾಗಲೀ, ಮುದ್ರಿತ ಪ್ರತಿಗಳನ್ನು 
ಒ೦ದೆಡೆ ಜೋಡಿಸಿಡುವುದಾಗಲೀ, ಮಾರಾಟದ ವ್ಯವಸ್ಥೆ ಮಾಡುವುದಾಗಲೀ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು 


ಕಡೆಯಿ೦ದ ಮತ್ತೊಂದು ಕಡೆಗೆ ಸಾಗಿಸುವುದಾಗಲೀ ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಈ ಅಸಾಧ್ಯವನ್ನು 
ಸಾಧ್ಯವಾಗಿಸುವ ಧೈರ್ಯೋತ್ಸಾಹಗಳು ಪರಿಷತ್ತಿನೊಡಲಲ್ಲಿ ಚಿಮ್ಮುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 
ಕಾರಣವಾಯಿತೆ೦ದರೆ ಅದನ್ನು ಯಾರೂ ಅತಿಶಯೋಕ್ತಿಯೆಂದು ಭಾವಿಸಬೇಕಾಗಿಲ್ಲ. ಕರ್ನಾಟಕ ರಾಜ 


ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾತುಗಳನ್ನು ಪ್ರೀತಿಯಿ೦ದ ಆಲಿಸುತ್ತಿರುವುದು, ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಕನ್ನಡದ ಸಾರ್ವಭೌಮ ಪ್ರತಿನಿಧಿಯೆಂದೇ ಭಾವಿಸುತ್ತಿರುವುದು ಕನ್ನಡದ ಭಾಗ್ಯವೆ೦ದೇ ಹೇಳಬೇಕು. 
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪನವರು ಹಲವು ಒತ್ತಡಗಳ ನಡುವೆಯೂ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿ೦ದ ಭಾಗವಹಿಸುತ್ತಿರುವುದು, ಸಮಾರ೦ಭಗಳಲ್ಲಿ 
ಕೊಟ್ಟ ಆಶ್ವಾಸನೆಗಳನ್ನು ಅತಿಶೀಘ್ರವಾಗಿ ಅನುಷ್ಠಾನಗೊಳಿಸುತ್ತಿರುವುದು, ಪರಿಷತ್ತಿನ ಎಲ್ಲಾ ಯೋಜನೆಗಳಿಗೂ 
ಹಸಿರು ನಿಶಾನೆ ತೋರುತ್ತಿರುವುದು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖ್ಯಮಂತ್ರಿ - ಕನ್ನಡ ಸಂಸ್ಕೃತಿ 
ಮಂತ್ರಿಗಳ ಕಚೇರಿಯ ಹೊರಗೆ ಕಡತಗಳೊಂದಿಗೆ ಗಂಟೆಗಟ್ಟಲೆ ಕಾಯುತ್ತಿದ್ದುದನ್ನು ತಪ್ಪಿಸಿರುವುದು, ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿ೦ದ ತಾಲ್ಲೂಕು ಸಮ್ಮೇಳನಗಳವರೆಗೆ ಎಲ್ಲವೂ ಅದ್ಧೂರಿಯಾಗಿ ನಡೆಯಲು 
ಬೇಕಾದಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುತ್ತಿರುವುದು - ಇಂಥವನ್ನೆಲ್ಲಾ ಕಂಡಾಗ ಪರಿಷತ್ತಿನ 
ಅಧ್ಯಕ್ಷನಾಗಿ ನನಗೆ ಮನಸ್ಸು ತುಂಬಿ ಬರುತ್ತದೆ. ಆರುಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞಕಾ 
ಕುಸುಮಗಳನ್ನು ಅರ್ಪಿಸಬೇಕೆನ್ನಿಸುತ್ತದೆ. “ಕನ್ನಡದ ಮುಖ್ಯಮಂತ್ರಿ' "ಕನ್ನಡಿಗರ ಮುಖ್ಯಮಂತ್ರಿ' ಎ೦ದು 
ಅಭಿಮಾನದಿ೦ದ ನುಡಿಯಬೇಕೆನ್ನಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಬಗೆಗಿನ ಈ ಅಖಂಡ ಪ್ರೀತಿ ಹೀಗೇ ಮು೦ದುವರಿಯಲೆಂದು ಆಶಿಸುತ್ತೇನೆ. 


ಕರ್ನಾಟಕ ಸರ್ಕಾರ ನಿಘಂಟು ಯೋಜನೆಯ ಮಹತ್ವವನ್ನು ಮನಗಂಡು ಒಂದು ಕೋಟಿ 
ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ತಿಗೆ ಉದಾರವಾಗಿ ನೀಡಿದೆ. ಸರ್ಕಾರ ಹಣ ನೀಡಿರುವುದು ಪರಿಷತ್ತಿಗಾದರೂ 
ಇದು ಜನತೆಯ ಹಣ ಮತ್ತು ಇದರ ಅಂತಿಮ ಫಲಾನುಭವಿಗಳೂ ಜನತೆಯೇ. ಈ ಎಚ್ಚರವನ್ನಿರಿಸಿಕೊ೦ಡೇ 
ಸಾಹಿತ್ಯ ಪರಿಷತ್ತು ಬಹುಬೇಡಿಕೆಯ ಬೃಹನ್ನಿಘಂಟಿನ ಎಂಟು ಸಂಪುಟಗಳನ್ನು ಪುನರ್ಮುದ್ರಣಗೊಳಿಸುತ್ತಿದೆ. 
ಸರ್ಕಾರದ ಉದಾರ ಆರ್ಥಿಕ ನೆರವಿನ ಪರಿಣಾಮವಾಗಿ ನಿಘಂಟಿನ ಬೆಲೆಯನ್ನು ಸಾಮಾನ್ಯರೂ ಕೊಳ್ಳಲು 
ಮನಸ್ಸು ಮಾಡುವಂತೆ ಕಡಿಮೆಗೊಳಿಸಲಾಗಿದೆ. ಭಾಷೆ ಮತ್ತು ಸಾಹಿತ್ಯಾಭಿಮಾನದ ಸಂಕೇತವೆಂಬ೦ತೆ ಈ 
ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ರಾಜ್ಯ ಸರ್ಕಾರವನ್ನು ಹಾಗೂ ಕನ್ನಡ ಸಂಸ್ಕೃತಿ 
ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಜಯರಾಮರಾಜೇ ಅರಸ್‌ ಮತ್ತು ನಿರ್ದೇಶಕರಾದ 
ಶ್ರೀ ಮನು ಬಳಿಗಾರ್‌ ಅವರುಗಳನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೃತಜ್ಞತೆಯಿಂದ 
ಸ್ಮರಿಸುತ್ತದೆ. ನಿಘಂಟು ಯೋಜನೆ ಪ್ರಾರಂಭವಾದಾಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಶ್ರೀ ಜಿ. ನಾರಾಯಣರಿಂದ 
ಮೊದಲಗೊಂಡು ಮುಕ್ತಾಯವಾದಾಗ ಅಧ್ಯಕ್ಷರಾಗಿದ್ದ ಡಾ. ಸಾ.ಶಿ. ಮರುಳಯ್ಯನವರವರೆಗೆ ಇದನ್ನು ಆಸಕ್ತಿಯಿ೦ದ 
ಮುನ್ನಡೆಸಿಕೊಂಡು ಬ೦ದ ಎಲ್ಲ ಅಧ್ಯಕ್ಷರುಗಳಿಗೂ ನಿಘಂಟು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಸಂಪಾದಕರು, 
ಸಿಬ್ಬಂದಿ ವರ್ಗದವರಿಗೂ ಅಂದವಾಗಿ ಮುದ್ರಿಸಿಕೊಟ್ಟ ರಾಜಾ ಪ್ರಿ೦ಟರ್ಸ್‌ನವರಿಗೂ ಮತ್ತು ಅವರ ಸಿಬ್ಬಂದಿ 
ವರ್ಗದವರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಮರುಮುದ್ರಣದ ಈ ನಿಘಂಟಿನ 
ಸಂಪುಟಗಳನ್ನು ಕನ್ನಡ ಜನತೆ ಪ್ರೀತಿ ವಿಶ್ವಾಸಗಳಿಂದ ಬರಮಾಡಿಕೊಳ್ಳುವರೆ೦ದು ನಂಬಿದ್ದೇನೆ. 


ಬೆಂಗಳೂರು ಸ ಡಾ. ನಲ್ಲೂರು ಪ್ರಸಾದ್‌ ಆರ್‌.ಕೆ. 
೫-೬-೨೦೧೦ ಅಧ್ಯಕ್ಷರು 


೦೬ 


ಸ೦ಪಾದಕರೆ ಅರಿಕೆ 


ಕನ್ನಡ-ಕನ್ನಡ ನಿಘಂಟಿನ ೬ನೆಯ ಸಂಪುಟವು ಪ್ರಕಟವಾಗಂತ್ತಿರಂವುದಂ ನನಗೆ ಸಂತೋಷದ ವಿಷಯ. ಈ ಸಂಪುಟದ ವಂದ್ರಣಪ್ರತಿಯು 
ಸಿದ್ಧವಾಗಿ ಆರು ವರ್ಷಗಳಾದುವು. ಆದರೂ ಮುದ್ರಣಕ್ಕೆ ಆನೇಕ ಅಡ್ಡಿಗಳುಂಟಾಗಿ ಐದನೆಯ ಸಂಪುಟ ಪ್ರಕಟವಾಗುವುದೇ ೧೯೮೭ರ ಅಂತ್ಯದ 
ವರೆಗೆ ತಡವಾಯಿತು- ಈಗ ೧೯೯೦ರ ಕೊನೆಯಂ ಭಾಗದಲ್ಲಿ ಈ ಆರನೆಯ ಸಂಪುಟ ಪ್ರಕಟವಾಗುತ್ತಿದೆ. 


ಕನ್ನಡ ನಿಘಂಟಿನ ಈ ಮಹಾಕಾಯರ೯ವನ್ನು ಸಾಧಿಸಲು ಕರ್ನಾಟಕ ಸರ್ಕಾರ ನೀಡಂತ್ತಿರುವ ಧನಸಹಾಯವನ್ನು ಕುರಿತು ಭಾರತದ ಎಲ್ಲ 
ಭಾಷೆಗಳ ವಿದ್ವಾಂಸರೂ ನಿಘಂಟುಕಾರರೂ ಮುಕ್ತಕಂಠದಿಂದ ಹೊಗಳುತ್ತಾರೆ. ಶತಮಾನಕ್ಕೊಮ್ಮೆ ಕೈಗೊಳ್ಳಬಹುದಾದ ಇಂಥ ವಿದ್ವತ್ಕಾರ್ಯಗಳ 
ಬಗ್ಗೆ ನಮ್ಮ ಸರ್ಕಾರದ ನಿಲುಮೆ ಎಲ್ಲರ ಗೌರವಕ್ಕೆ ಪಾತ್ರವಾಗಿದೆ. ಕನ್ನಡಿಗರೆಲ್ಲರೂ ನವ್ಮೂ ಸರ್ಕಾರಕ್ಕೆ ತಮ್ಮ ಪ್ರೀತಿವಿಶ್ವಾಸಗಳನ್ನು ನೀಡಿ 
ಕೃತಜ್ಞತೆಗಳನ್ನು ಸಲ್ಲಿಸಂತ್ತಾರೆ. 

ಈ ಸಂಪುಟವನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ನಮ್ಮ ನಿಘಂಟು ಸಂಪಾದಕ ಸವಿಂತಿಯ ಸದಸ್ಯರೆಲ್ಲರೂ ನೀಡಿದ ಸಂಪೂರ್ಣ ಸಹಕಾರಕ್ಕೆ 
ನಾನು ಕೃತಜ್ಞನಾಗಿದ್ದೇನೆ. ನಿಘಂಟುಕಾರ್ಯ ಕ್ಲಿಷ್ಟವಾದ ವಿದ್ವತ್ಯಾಯ. ಇದಕ್ಕೆ ಬಹುಶ್ರುತತ್ವವೂ. ಒಬ್ಬ ವ್ಯಕ್ತಿಗೆ ಸಾಧ್ಯವಾಗದ ಅಗಾಧ 
ವಿದ್ವತ್ತೂ ಅಗತ್ಯವಾಗುತ್ತದೆ. ಆದುದರಿಂದ ಸಂಪಾದಕ ಸಮಿತಿಯ ಸದಸ್ಯರಂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಳವಾದ ಪರಿಜ್ಞಾನವುಳ್ಳವರಾಗಿ 
ಸಂಪಾದಕನಿಗೆ ಎದುರಾಗುವ ಅನೇಕ ಸಮಸ್ಯೆಗಳನ್ನು ತಮ್ಮ ತಿಳಿವಳಿಕೆಯ ಬೆಳಕಿನಲ್ಲಿ ಪರಿಹರಿಸಿ ಅವನ ಕಾರ್ಯವನ್ನು ಸುಲಭಗೊಳಿಸಿದ್ದಾರೆ. ಅವರ 
ಎಶ್ವಾಸಕ್ಕೆ ನನ್ನ ಗೌರವವನ್ನು ಇಲ್ಲಿ ದಾಖಲಿಸಂತ್ರಿದ್ದೇನೆ. 

ನಿಘಂಟುಕಾರ್ಯದ ವ್ಯಾಪ್ತ ವಿಶ್ವವಿಶಾಲವಾದುದು. ಹೊಸ ಶಬ್ದಗಳ ಸೃಷ್ಟಿ ಆಗುತ್ತಲೇ ಇರುತ್ತದೆ. ಅದನ್ನು ಬೆನ್ನುಹತ್ತುವ ಕಾರ್ಯ 
ಮುಂದುವರಿದಿದ್ದರೂ ಎಷ್ಟೋ ವೇಳೆ ಈ ನಿಘಂಟು ಮುದ್ರಣವಾಗುವ ವೇಳೆಗೆ ಅವು ನಮ್ಮ ಕೈಸೇರಿರಂವುದಿಲ್ಲ. ಇಂಥ ಶಬ್ದಗಳನ್ನೆಲ್ಲ ಪಟ್ಟಿ 
ಮಾಡಲಾಗುತ್ತಿದೆ. ಕೊನೆಯ ಸಂಪುಟದ ಅನುಬಂಧದಲ್ಲಿ ಅವುಗಳನ್ನು ಸೇರಿಸಬೇಕಾಗುತ್ತದೆ. 

ಈಗ ಪರಿಷತ್ತಿನ ಅಧ್ಯಕ್ಷರಾಗಿರುವ ಪ್ರೊ. ಜಿ. ಎಸ್‌. ಸಿದ್ಧಲಿಂಗಯ್ಯನವರು ನಿಘಂಟಿನ ಸಿಬ್ಬಂದಿಯ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿಯೂ 
ಈ ಸಂಪುಟವು ಬೇಗ ಮುದ್ರಣವಾಗುವುದರಲ್ಲಿಯೂ ಆಸಕ್ತಿಯನ್ನು ತಳೆದು ಸಹಾಯಂಮಾಡಿದ್ದಾರೆ. ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕ 
ರಾದ ಶ್ರೀ ಇ. ಕೃಷ್ಣನಾರುಯಣ ಅವರು ಪರಿಷತ್ತಿನ ೬೦ನೇ ಸಮ್ಮೋಳನದ ವೇಳೆಗೆ ಈ ಸಂಪುಟವನ್ನು ಪ್ರಕಟಪಡಿಸಲು ಎಲ್ಲ ಏರ್ಪಾಟುಗಳನ್ನೂ 
ಮಾಡಿ ನಮ್ಮನ್ನು ಯಂಣಿಗಳನ್ನಾಗಿ ಮಾಡಿದ್ದಾರೆ. 


ನಿಘಂಟಿನ ಕರಡನ್ನು ತಿದ್ದುವುದು ಬಹಂ ಎಚ್ಚರಿಕೆಯಿಂದ ಮಾಡಬೇಕಾದ ಕಾರ್ಯ. ಇದಕ್ಕೆ ಕನ್ನೆಡಭಾಷಾಸಾಹಿತ ಗಳ ಮತಂ, ಮಂದ್ರಣ 
ತಂತ್ರದ ಆಳವಾದ ಪರಿಜ್ಞಾನಎರಬೇಕು. ಇಂಥ ಕ್ಲಿಷ್ಟಕಾರ್ಯವನ್ನು ಈ ನಿಘಂಟಿನ ಮುದ್ರಣಕಾರ್ಯ ಪ್ರಾರಂಭವಾದಾಗಿನಿಂದ ಸಮರ್ಥವಾಗಿ 
ನಿರ್ವಹಿಸಿದವರು ಶ್ರೀಮತಿಯರಾದ ಮಂಜುಳಾರಾವ್‌, ಉಮಾದೇವಿ. ವಿಜಯಲಕ್ಷ್ಮಿ. ಎಂ, ಎಸ್‌. ಸಂಜಯ. ಕೊನೆಕೊನೆಗೆ ಕರಡಿನ ಸಂಖೆ 
ಹೆಚ್ಚಾದಾಗ ಇವರ ಜತೆಗೆ ಶ್ರೀಮತಿ ಎಂ. ಎನ್‌. ಜಾನಕಮ್ಮ ಮತ್ತಿ ಶ್ರೀ ಬಿ. ಆರ್‌. ಬಸವರಾಜ ಅವರೂ ಸಹಾಯಮಾಡಿದ್ದಾರೆ. ಇವರಲ್ಲದೆ 
ನಿಘಂಟು ಕಚೇರಿಯ ಬೆರಳಚಂಗಾರ್ತಿಯರೂ ಸಹಾಯಕ ವರ್ಗದವರೂ ಬಿಡುಎಲ್ಲದೆ ದುಡಿದಿದ್ದಾರೆ. ಇವರಿಗೆಲ್ಲ ನನ್ನ ವಂದನೆಗಳನ್ನು 
ಸಲ್ಲಿಸುತ್ತೇನೆ. 


ಇನ್ನುಮಂಂದೆ ಈ ನಿಘಂಟಿನ ೭ ವಂತ್ರು ೮ನೆಯ ಸಂಪುಟಗಳಂ ಪ್ರಕಟವಾಗಬೇಕು. ಈಗಾಗಲೇ ಈ ಎರಡು ಸಂಪುಟಗಳ ಬಹಂಭಾಗದ 
ಪರಿಶೀಲನಾಕಾರ್ಯ ಪೂರೈಸಿದೆ. ಇನ್ನೂ ವರಂ ತಿಂಗಳುಗಳಲ್ಲಿ ಏಳನೆಯ ಸಂಪುಟವನ್ನು ಮುದ್ರಣಕ್ಕೆ ಸಿದ್ಧಮಾಡಲಾಗುತ್ತದೆ. ಅದರ 
ಮುದ್ರಣವು ಪೂರೈಸುವ ವೇಳೆಗೆ ಎಂಟನೆಯ ಸಂಪುಟದ ವಿಂಕ್ಕ. ಭಾಗಗಳನ್ನು ಅಂದರೆ "ವ' ಕಾರ «ಸ' ಕಾರ "ಹ' ಕಾರಗಳ ಸಭಾಪ್ರತಿಯಂನಲ್ನ 
ಸಂಪಾದಕಸವಿಂತಿಯಂ ಮುಂದೆ ತರಲು ಸಾಧ್ಯವಾಗುತ್ತದೆ. ಈಗಾಗಲೇ “ವ' ಕಾರದ ಪರಿಶೀಲನೆಗೆ ಸಭಾಪ್ರತಿಯಂನಂ್ನ ಸಿದ್ಧಮಾಡಿ ಆಗಿದೆ. 
ಸಂಪಾದಕ ಸಮಿತಿಯ ಮಂಂದಿನ ಸಭೆಯಲ್ಲಿ “ವ' ಕಾರದ ಪರಿಶೀಲನೆ ಪ್ರಾರಂಭವಾಗುತ್ತದೆ. 


ಈ ಆರನೆಯ ಸಂಪುಟದಲ್ಲಿ ನಮ್ಮ ಅವಜ್ಞತೆಯಿಂದ ಆಗಿರಬಹುದಾದ ಪ್ರಮಾದಗಳಿದ್ದರೆ ಅವುಗಳನ್ನು ವಿದ್ವಾಂಸರು ತೋರಿಸಿ 
ಕೊಡಬೇಕೆಂದೂ ಅಂಥವರ ಹೆಸರುಗಳನ್ನು ಉಲ್ಲೇಖಿಸಿ ಮಂದೆ ಅವುಗಳನ್ನು ತಿದ್ದಿಕೊಳ್ಳಲಾಗುವುದೆಂದೂ ಈ ಮೂಲಕ ತಿಳಿಸಲು ನಾನಂ 
ಅಪೇಕ್ಷಿಸುತ್ತೇನೆ. 


ಕನ್ನಡದ ಈ ಬೃಹತ್‌ ನಿಘಂಟು ಅನೇಕ ಬಗೆಯ ಇತರ ನಿಘಂಟುಗಳ ಪ್ರಕಟನೆಗೆ ಸಹಾಯಕವಾಗಲುದೂ, ಈ ನಿಘಂಟಿನ ಪ್ರಯೋಜನ 
ಹೆಚ್ಚಲೆಂದೂ ನಾನಂ ಆಶಿಸುತ್ತೇನೆ. 


ಬೆಂಗಳೂರ. ಜಿ. ವೆಂಕಟಸುಬ್ಬಯ್ಯ 
೨೮೧೨-೧೯೯೦ " ಪ್ರಧಾನ ಸಂಪಾದಕ 


ಅಧ್ಯಕ್ಷರ ಕೃತಜ್ಞತೆಗಳು 


ನ್ನ ಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕನ್ನಡ-ಕನ್ನಡ ನಿಘಂಟಂವಿನ ಪ್ರಥಮ ಸಂಪುಟ ಬಿಡುಗಡೆಗೊಂಡಿತು. 
ಸಂಪಾದಕ ಮಂಡಲಿಯ ತೀರ್ಮಾನದಂತೆ ಎರಡು ವರ್ಷಕ್ಕೊಂದು ಸಂಪುಟ ಹೊರಬೀಳಬೇಕಾದರೂ ಎರಡನೆಯ ಸಂಪುಟ ಹೊರಬಿದ್ದುದು 
೧೯೭೬ರಲ್ಲಿ. ಹಾಗೆಯೇ ೩ನೇ ಸಂಪುಟ ೧೯೭೭ರಲ್ಲಿ. ೪ನೇ ಸಂಪುಟ ೧೯೭೯ರಲ್ಲಿ ಪ್ರಕಟವಾದವು. ೫ನೇ ಸಂಪುಟ ೧೯೮೭-೮೮ರ ವರೆಗೆ 
ಪ್ರಕಟಣೆಗೆ ಕಾಯಬೇಕಾಯಿಂತು. ೬ನೇ ಸಂಪುಟ ಕನ್ನಡ ಸಾಹಿತ್ಯ ಪರಿಷತ್ತಿನೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಪ್ರಕಟವಾಗಂತ್ತಿರುವುದು 
ನೆಮ್ಮದಿಯ ಸಂಗತಿ. ಅದಕ್ಕೂ ಹೆಚ್ಚಾಗಿ ಇದರ ಬಿಡುಗಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ೬೦ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 
ವಜ್ರಾಧಿವೇಶನ ಸಂದರ್ಭದಲ್ಲಿ ಆಗುತ್ತಿರುವುದು ನಮಗೆಲ್ಲಾ ಅತ್ಕಂತ ಹರ್ಷದ ವಿಷಯವಾಗಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ-ಕನ್ನಡ ನಿಘಂಟುವಿನ ಮೊದಲ ಎರಡು ಸಂಪುಟಗಳನ್ನು ಸಾಹಿತ್ಯ ಪರಿಷತ್ತಿನ ಬಿ. ಎಂ. ಶ್ರೀ. 
ಅಚ್ಚುಕೂಟದಲ್ಲೆ ಮಂದ್ರಿ ಸಲಾಯಿತು. ಮೂರಂ ಮತ್ತು ನಾಲ್ಕನೆಯ ಸಂಪುಟಗಳನ್ನು ಬೆಂಗಳೂರು ನಗರದಲ್ಲಿರುವ ಸರ್ಕಾರಿ ಮುದ್ರಣಾಲಯವು 
ಮಂದ್ರಿಸಿಕೊಟ್ಟಿತು. ಐದನೆಯ ಸಂಪುಟ ಭಗವಾನ್‌ ಇಂಡಸಿ ್ಟ್ರೀಸ್‌ ಅವರಲ್ಲಿ ಮುದ್ರಿತವಾಯಿತಂ. ಆರನೆಯ ಸಂಪುಟದ ಮುದ್ರಣದ 
ಜವಾಬ್ದಾರಿಯನ್ನು ಮತ್ತೆ ಕರ್ನಾಟಕ ಸರ್ಕಾರದ ಮುದ್ರಣಾಲಯ ವಹಿಸಿಕೊಂಡಿದೆ. 


ಬಹುಶಃ ವಂದ್ರಣಾಲಯಗಳ ಬದಲಾವಣೆಗಳು ಕಾರಣದಿಂದಾಗಿಯೇ ಈ ಸಂಪುಟಗಳು ಹೊರಬರಲು ಸ್ವಲ್ಪ ವಿಳಂಬವಾಯಿತು 
ಅನ್ನಿಸಂತ್ತದೆ. ಆದರೆ ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಾದ ಶ್ರೀ ಇ. ಕೃಷ್ಣನಾರಾಯಣ ಅವರ ವಿಶೇಷವಾದ ಕಾಳಜಿಯಿಂದಾಗಿ 
ಈ ಸಂಪುಟ ಮುದ್ರಣಗೆೊಂಡಂ ಹೊರಬರಲು ಸಾಧ್ಯವಾಯಿತು. ಈ ಮಂದ 5 ಣಕಾರ್ಯವನ್ನೂ ಆಗುಮಾಡಿಕೊಟ್ಟಿರುವ ಶ್ರೀ ಇ. ಕೃಷ್ಣನಾರಾಯಂಣ 
ವಂತ್ತು ಅವರ ಸಹಾಯಕ ಸಿಬ್ಬಂದಿವರ್ಗದವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೃತಜ್ಞತೆಗಳನ್ನು ಅರ್ಪಿಸಂತ್ತೇನೆ. ಈ ನಿಘಂಟುವಿನ ಮುದ್ರಣದ 
ಹಂತದಲ್ಲಿ ನಿಘಂಟು ಸಂಪಾದಕ ಸವಿಂತಿಯಂ ಸದಸ್ಯರು ಮತ್ತು ಸಿಬ್ಬ ಂದಿಯಂವರು "ವಿಶೇಷವಾದ ಶ್ರಮ ಮತ್ತು ಆಸಕ್ತಿಗಳನ್ನು ತೋರಿದ್ದಾರೆ. 
ಕರಡಚ್ಚನ್ನು ತಿದ್ದುವ ಕಾರ್ಯದಲ್ಲಂತೂ ನಿಘಂಟು ಸಿಬ್ಬಂದಿಯವರು. ವಹಿಸಿದ ಪಾತ್ರ ಮಂಖ್ಯವಾದುದು. ಅವರಿಗೆ ಪರಿಷತ್ತಿನ ಕೃತಜ್ಞತೆಗಳು. 


ನಿಘಂಟುವಿನ ಪ್ರಧಾನ ಸಂಪಾದಕರೂ ಮತ್ತು ಸಂಪಾದಕ ಮಂಡಲಿಯ ಅಧ್ಯಕ್ಷರೂ ಆದ ಪ್ರೊ. ಜಿ. ವೆಂಕಟಸುಬ್ಬಯ್ಯನವರಂ ಅಪಾರ 
ಶ್ರಮ ವಹಿಸಿದ್ದಾರೆ. ಅವರಿಗೂ ಸಂಪಾದಕ ಸಮಿತಿಯ ಸದಸ್ಯರೆಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳು. 


ಈ ಕನ್ನಡ-ಕನ್ನಡ ನಿಘಂಟುವಿನ ಯೋಜನೆ ಪೂರ್ಣವಾಗಿ ಕರ್ನಾಟಕ ಸರ್ಕಾರದ ಯೋಜನೆಯಾಗಿದ್ದು, ಇದರ ಜವಾಬ್ದಾರಿಯನ್ನು 
ಕನ್ನಡ ಸಾಹಿತ್ಯ ಪರಿಷತ ಸುಸೂತ್ರವಾಗಿ ನಿರ್ವಹಿಸಲು ಸರ್ಕಾರ ನೆರವಾಗಂತ್ತಿರಂವುದಕ್ಕಾಗಿ ಪರಿಷತ್ತಿನ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. 


ಈ ಬೃಹತ್‌ ನಿಘಂಟು ಮೊದಲು ನಾಲ್ಕು ಸಂಪುಟಗಳಲ್ಲಿ ಮುಗಿಯುತ್ತದೆ ಎಂಬ ಯೋಜನೆಯಿಂದ ಕೂಡಿದ್ದರೂ ಈಗ ಎಂಟನೆಯ 
ಸಂಪುಟದವರೆಗೂ ವಿಸ್ತರಣೆಗೊಳ್ಳುತ್ತಿದೆ. ಇದಕ್ಕೆ ಕಾರಣ ನಿಘಂಟಂ ಸಮಿತಿ ಸಂಗ್ರಹಿಸಿ ವ್ಯವಸ್ಥೆ ಗೊಳಿಸಿರುವ ಅಪಾರವಾದ ಶಬ್ದ ಸಂಪತ್ತು. 


ನಿಘಂಟುವಿನ ೫ನೆಯ ಸಂಪುಟವು ೧೯೮೭-೮೮ರಲ್ಲಿ ಪ್ರಕಟವಾಗುವಾಗ ನಿಘಂಟು ಸಂಪಾದಕ ಮಂಡಲಿ ಸದಸ್ಮರಂಗಳ ಪಟ್ಟಿಯಲ್ಲಿ ಪರಿಷತ್ತಿನ 
ಆಡಳಿತಗಾರರ ಮತ್ತೂ ಸಹಾಯಕ ನಿರ್ದೇಶಕರ ಹೆಸರುಗಳ ಜೊತೆಗೆ ಅವರಿಗಿಂತ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ 
ಶ್ರೀ ಹೆಚ್‌. ಬಿ. ಜ್ವಾಲನಯ್ಯ ಮತ್ತೂ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಜಿ. ವಿ. ಶಿವಸ್ವಾಮಿ ಮತ್ತು ಶ್ರೀ ಚಂದ್ರಕಾಂತ ಪಡೇಸೂರ ಹಾಗೂ 
ಕೋಶಾಧಿಕಾರಿಗಳಾದ ಶ್ರೀ ಎಂ. ಪಿ. ದೇವರಾಜ್‌ ಅವರ ಹೆಸರಂಗಳು ಸೇರಬೇಕಾಗಿತ್ತ, ಎಂಬುದನ್ನು ಇಲ್ಲಿ ನಮ್ರವಾಗಿ ಸೂಚಿಸಬಯಸಂತ್ತೇನೆ. 


ಇನ್ನು ಕೆಲವೇ ದಿನಗಳಲ್ಲಿ ೭ನೇ ಸಂಪುಟದ ಮುದ್ರಣಕ್ಕೆ ಪ್ರತಿಗಳಂ ಸಿದ್ಧಗೊಳ್ಳೆಲಂ ಸಾಧ್ಯವಾಗುತ್ತದೆ. ವಾಸ್ತವವಾಗಿ ಈ ನಿಘಂಟನ್ನು 
ರೂಪಿಸಲು ಪ್ರಾತಃಸ್ಮರಣೀಯರಾದ ಅನೇಕ ವಿದ್ವಾಂಸರುಗಳು ಅಪಾರವಾದ ಶ್ರವಂವನ್ನು ವಹಿಸಿದ್ದಾರೆ. ಅವರೆಲ್ಲರ ಶ್ರಮ ಮಂತ್ತು 
ಪಸಂ್ಸಗಳ ಫಲವಾಗಿ ಈ ನಿಘಂಟಿನ ಯೋಜನೆ ೧೯೯೨ರ ಆರಂಭಕ್ಕೆ ವಂಗಿಯಂವ ಭರವಸೆ ನಮಗಿದೆ ಎಂದು ತಿಳಿಸಲು ಸಂತೋಷವಾಗುತ್ತದೆ. 


ಈ ನಿಘಂಟುವಿನ ೬ನೇ ಸಂಪುಟವನ್ನು ಕನ್ನಡಿಗರ ಕೈಯಂಲ್ಲಿರಿಸಲು ನಿಜವಾಗಿಯೂ ಹೆಮ್ಮೆಯಾಗುತ್ತದೆ. ಇದಕ್ಕೆ ಸಂಬಂಧಿಸಿದ 
ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳು. 


ಬೆಂಗಳೂರಂ ಪ್ರೊ. ಜಿ. ಎಸ್‌. ಸಿದ್ಧಲಿಂಗಯ್ಯ 
೨೮-೧೨-೧೯೯೦ ಅಧ್ಯಕ್ಷರು 


ಪಾಂಗಅ: 


ಪಾಂಗಿತ " ಪಾಂಗತ' 


ಪಾಉಗ್ಗಮಣ 


ಪಾಉಗ್ಗಮಣ (ನಾ) .(ಜೈನ] ಉಪವಾಸದಿಂದ ಮರಣ ಹೊಂದುವಿಕೆ; 
ಪ್ರಾಯೋಪಗಮನ :  ಬಲದೇವಾಚಾರ್ಯ್ಯರ  ಪಾಉಗ್ಗ ಮಣ 
(ಎಳ. 11. 6೨) ಸು. 76). [ಆಸಂ. ಪ್ರಾಯೋಪಗಮನ] 
ಪಾಂಕ್ತ (ಗು)... ೧. ಕ ಮಬದ್ದವಾದ ; ಸಮಗ್ರವಾದ. (ನಾ)- 
೨. ಕ ಮಬವ್ಹವಾದುದು ; ಸಮಗ್ರವಾದುಮ : ಹೊಸಮಾರ್ಗದ 
ಗ್ರಂಥಕರ್ತನು . .. ಜನಾಂಗಗಳ ಚರಿತ್ರೆಗಳನ್ನೂ ಮನುಪ್ಯಜಾ ತಿಯ ಪಂಂಕ್ಚ 
ವಾದ ಅಭ್ಯುದಯಬನ್ನೂ ವಿವರಿಸುವನು. 144ಸಾ. ೪) ; ಎಲ್ಲಾನೂ 
ಪಾಂಕ್ತ ಆಗಿ ಆಗಬೇಕು. ಚಾಚೂ ಏನೂ ತಪ್ಪೂ ಹಾಂಗಿಲ (ದೀಪನಿ, ೨೮) ; 
ಇಂಥ ಪೂರ್ವಸಂಬಂಧಕಲ್ಪನೆಯಿಂದ ಕವಿಯ ಬಹುಶ್ರುತತ್ವ `ಪಾಂಕ್ತವಂಗಿ 
ಪ್ರಕಾಶವಾಗುತ್ತದೆ (ನಂಜುಂಡ. ೦೭೦). [ಸಂ.] 
ಪಾಂಕ್ರೇಯ (ಗು). ೧. (ಭೋಜನಕ್ಕೆ) ಜೊತೆಗೆ ಕುಳಿತುಕೊಳ್ಳಲು 
ಯೋಗ್ಯವಾದ. (ನಾ). ೨. ಜೊತೆಯಲ್ಲಿರಲು ಯೋಗ್ಕವಾಮದು ; 
ಸಹವಾಃ ಯೋಗ್ಯವಾದುದು ು:. ಛಂದಸ್ಸೇ ಸುಧುಕಾವ್ಯಭಾಷೆಯ 
ಏಕಮಾತ್ರ ಪಾಂಕ್ತೇಯವೆಂದು ಗಣ್ಯವಾಗಿತ್ತು (ನಿವಿಂರ. 11, ೩೧೪). 
[ಸಂ.) 

ಪಾಂಗ : ಪಂಗ್ಕ' ನೋ. 
ಪಾಂಗತ. ಪಾಂಗಿತ (ನಾ). ಕ್ರವಃಬದ್ಧವಾದುದು: ತೊಟ್ಟಿಲಲ್ಲಿರುವುದು; 
ಅಂಬೆಗಾಲಿಕ್ಕುವುದು . . . ಎಲ್ಲು ಅಟ್ಟದ ಮೆಟ್ಟಲಿನಂತೆ ಪಾಂಗತವಾಗಿದೆ 
(ಕಾಡಿಗೇ- ೦೬೪)- ಪಾಂಗಿತ : ಆಯುವು ತೀರಿಯಿಲ್ಲವತರಿಸಿದಿರಿ ಪಾಂಗಿತ 
ದೊಳ: ನಿಪ ಪಾಂಡುರಾಜನಿಗೆ (೩ನರಾ. 6೩-೨೩). 

[ಆ ಸಂ. ಪಾಂಕ್ತ. / ಮರಾ. ಪಂಗತ*] 
(ಕ್ರಿ). ಕ್ರಮವನ್ನು ತಿಳಿ; ಹದವನ್ನು ಅರಿತುಕೊಳ್ಳು : 
“ ಪಾಂಗಜ್‌ (ಪಾಂಗು 4 ಅಜಿ) ಪ್ರಕಾರಗಮನೇ (ರೀತಿಯನ್ನು ತಿಳಿ)” 
(ಕಮರಾ); ಅಲಸದೆ ಪೀನಂ ಪಡೆಯದೆ ಪಾೂಂಗಜ:ದು ದೋಷಮಂ ಪಿಂಗಿಸಿ 
ತಪ್ಪದೆ ಬಗೆದು ಪೇಟ್ವಾದು (ಕರಾ: ೦-೪೪) ; ₹ಮ್ಮಿತ್ತಾಗೆ ಪೂಂಗ 
ದಮೃತೋಪಮಾನವಿ:ದು ತಾನೆನೆ ವಖಾಟ್ಟುದು ಕ್ಷೀರದುಂಡೆಯಂ 
(ಕೊಳೋಪ- 6-00) ; ಅಜೀಯಲಾಗದು ನೆಟ್ಟನೆಂದು ಬಿಸುಟ್ಟುದುಂ 
ನಯಮ:ಲ್ತು ಪಂಂಗಣವ ವಿಪ್ರವರರ್ಕಳಂ ಚರರಿಂ ವಿಚಾರಪರರ್ಕಳಿಂ 
ಪೆಜರುಮನ್ನರಿನಿನ್ನುವತಾರೆಯಿಸಿಂ ವಿದಗ್ಮರಿನೊಯ್ಯ ನೆತ್ತಆ್‌ಯಲವ್ಯಮೊ 
(ಕಾವ್ಮಾನ- ಇಇ). [ಪಾಂಗ್ಕು-- ಅಜಿ] 
ಪಾಂಗಟ (ಕ್ರಿ). ಕ್ರಮತಪ್ಪ; ರೀತಿಗೆಡು : ಗಲಯಿಸಿದರ್ಥಂ ಸಲೆ 
ಪಾಂಗಟ*:ಯದೆಯಂಂ ಶಬ್ದವೊಂದದಿರ್ದೊಡೆ ಮುತ್ತುಂ ಮೆಟಸುಂ ಕೋದಂ 
ಕಿರ್ಕು೧ (ಕರ. ೨-೫) ; ಟೀಲನೆ ನಡೆಯೆಂದು ಜಡಿದು ಸಂರಥಿಯಂ 
ಪೂಂಗಲಾದು ನಿಲಲೀಯದಲ್ಲಿಂದೆಬದುಯ್ಯುಂತಂಯ್ದ್ಹಳಾತ್ಮವರನಂ ನರನಂ 
[ಪಎಂಗ್ಳು 4 ಆಟ] 


[od 
ಲಲಿ. 


(ಉವ್ಮಾವ. ೨೬). 


ಪಾಂಗ್ಕು (ನಾ).೧. ಆಕಾರ; ಆಕೃತಿ ; ರೂಪು : “ಪರಿಜು ಪುಂಗಾಕಾರಂ” 
(ಕಮ್ಮಿಕುಂ. ಆ). ವಿ. ಬಗೆ: ಪ್ರಕಾರ ರೀತಿ: “ಪಾಂಗುಂ 
ಪ್ರಕಾರಂಷ್ವಯಂ ” (₹8೨. 69) ; ಇರುಳುಂ ಪೆಗಲುಂ. ಪಲವುದಿವಸ 
ಮೊಂದೆ ಪುಂನಿನೊಳ ಪ್ರಳಾಪಿಸಿ (ವಡ್ಡ್ಮಾರಾ. ೦೦೮-೧೦); ಈ 'ಮಾಂಗಳನಾವ. 
ಪಾಂಗಿನೊಳ ನಾಂ ಪಿ:ಬೆಂ (ಪಂಶತಂ. 6೩-9) : ಲೋಕದೊಳಿನ್ನೀ ಪಾಂಗಿಂ 
ತಪದೊಳಿಸಗ. ವನ್ನರುಮೊಳರೇ (ರನರ್ಸಿಮ್ಮ - ೨.೨೦ ; ಹೆಂಗಳ ರೂಪು 


ಗಂಡರಿಗೆ ಗಂಡ: ರೂಪು ಹೆಂಗಳ ಸೋಲಿಪುದೆಂಬ ಪಾಂಗಲ್ಲವವನ 
ಚೆಲ್ವಿಕೆ (ಠಂತ. ೧-೩0): ೩. ಸರಿ; ಸಾಟಿ: “ ಪಾಂಗೆಂದು 
ಗೆತ್ತೆಂದು ಸದೃಶಭಾವಂ ಸ್ಯ ( ಕರಸಾ. 89-೨೪೫) ; ಒಂಬತ್ತತ್ತಿಂ. 
ರೆನ್ನದ ನುಣ್ಣದಿರ' ನೆಗೆದು ನೀಳ್ಡೊಂದೊಂದಜಕೊಳ್‌ ` ಕೂಡಿ 


೫೪೭೩ 


೩೦ 


15 


20 


30 


40 


46 


ಪೂಂಚೆಜನ್ಯ 


ಮೆಯ್ದೆತ್ತಿರ್ದಿಂದಿರವಿಲ್ಲ ಪಾಂಗನೆನಸುಂ  ಬಾಂಬಟ್ಟೆಯೆೊಳ್‌ ಬಿಂಆ್‌ 
ಕಣ್ಣಿತ್ತಂ ಸೋಲವುನೀವ ರನ್ನವಸರಂ ಚಿಲ್ವಾದುದು (ಕಕಾ: ೩೬): 
ಸೊಗಯಿಸುತಿರ್ದರಂದು ಪೂವಡಿಗವೆಣ್ಗಳು ಭಾವಕರ ಬಗೆಗೆ ಸೂರ 
ಹಾವಡಿಗವೆಣ್ಗಳ ಪಾಂಗನು (೩%ಂರತ್ಸ. ೦೨-೩೧); ಸತ್ಯವಾಕ್ಕಂಗಳಂ 
ನುಡಿವಲ್ಲಿ ಸದ್ವಾಣಿ ನಿತ್ಕಹರ್ಷಾಂಗಿಯಪ್ಪುದಜಂಂದರು: ಧತಿಯ ಪಂಗಿ 


(ಳಾಕತ, ೨-೦೭). ೪. ಎಡೆ ; ಅನುವು; ಆಸ್ಪದ: ಬೆಡಂಗಿಂಗೆ ಪಾಂಗ್‌ 


ದೇಸಿಗಂ . . . ಸೌಂದರ್ಯಕ್ಕೆ ನೆಲೆಯಾದಂಬಕ್ಕಂ ಬೆಕ್ಕ ಸಂಬಟ್ಟು. (*ತಿಫು. 
೩-೩೩ವ) ; ಸಂಗತವಮಂಣಿರುಚಿಯಂ ಜಿನವುಗ: ನಡಿಗೆಜಗುವೆಡೆಯೊಳಿನಿಸಿನಿ 


ಸಟಿ೨ಯ:ಲ* ಪಾಂಗಾದುದು ಸುರಗಿರಿಕೂಟಂಗಳು ವಂಂ ಪ್ರಣತಸುರಕಿರಿ:-ಟಂ 
ಗಳುವ20 (684. 8-8). ೫. ಅಂದ; ಸೊಗಸು; ಚೆಲುವು: ಬರ್ಹ 
ಪಾಂಗಸುರ್ವಾಗಿರೆ ಚಿಲ್ವನಾಯ್ತರಬೊಜಂಗರ ಲೀಲೆ ಸುರೇಂದ್ರಲೀಲೆಯಿಂ 
(ಶಂಶಠಾ. ೪-6೭): ದರಹಃಸಂ ಭ್ರೂವಿಳಾಸಂ ನೆಗಟಕ ನಡುಗೆ ಮಧ್ಯಂ ಸ್ತನಾ 
ಭೋಃಬಾಧ್ಯೆಂ ಸ್ಮುರಿತಂಂಗಂ ಬೀಜಕೆ ಪಂಂಗಂ ನೆರೆದುದುರುನಿತಂಬಂ 
ಪುರಸ್ಕ್ರೀಕದಂಬಂ : (೫ಗಂ- ೦೬೬೭೮) : ಪಂಂಗು ಬೆಡಂಗು ಭಂಗಿ ಸ:ಗಳಿಸೆ 
ಸುಕಂಠೆ ಪಾಡಿ ಪುದಿದಳ* ಮುದಮಂ ನೆರನಣಥಜೆಕ್ತದೊಳ್‌ (ಕುಸುಮಾ. 
೨-೩೭). ೬. ಕ್ರಮವಾದುದು ; ಅಿನುಕೂಲವಾಮದು ; ಯೋಗ್ಯ 
ವಾದಂದು : ವಿಜಯಾರ್ಧಾದ್ರಿಯನೆಯ್ದಿ ತತ್ಕಟಕದೊಳ್‌ ಬೀಡಿಗೆ 
ಪಾಂಗಾಗೆ ತದ್ವಿಜಯಶ್ರೀಕಟಕೋಪಮಂ ಕಟಕಮಣ್ಮುಟ್ಟಾಗೆ ಬಟ್ಟೆರ್ಷಿನಂ 
ವಿಜಾರ್ಧೇಂದ್ರಕುನಕಾರನಾ ನಗದಧೀಶಂ ಬಂದು ಕಂಡಂ (ಕಾಂತಿಫು- 
೦೦-೫೯): * ಪಾಂಗಟ್‌ ', « ಪಾಂಗುವೆಟಿು”' ಪರಾ. ೭. ಸಂಬಂಧ; 

ಇಂದಾಣಿಕೆ : ಬೂದಿ ಜೆಡೆ ಲಕ್ಕಣಂ ತಪಕಂದುವೆರಬಕ್ಹೊಣೆ ಶರಾಸನಂ 
ಕರಚಮಿವೆಂತಾದುವೊ ಮಂತ್ರಂ ಮೆಬಸುಂ ಕೋದಂತೂಟೆ ನಿನ್ನ ತಪದ 
ಪಾಂಗೆಂತು ಗಡಾ (ಶಂಶಥಾ- ೭-೪); ಕಲ್‌ವೂವಾಗಲೆಎಡಂ ಪುಬ್ಚೈೆಟ 
ದೆ.-ರ್ಮೆಯೆ ಪಾಟ ಪೋಪ ಕಂಪಿನೆ ಶೆಜದಿಂ ಕಟಕುಟವತಾದೊಡಲಿಂ 
ಪಾಂಗುಟಿಯದೆ ಪಜಪಟ್ಟು ಪೋದುದಸು ಮುನಿಪತಿ:ಖಾ (ಕರ್ರಮಾ. 


೦೦-೫೪). [ದೇ- ॥ ತಮಿ. ಪಾಂಜ್ಮು ; ಮಲ. ಪಾಜ್ಯು. ಪಂಜ್ಜು) 


ಪಾಂಗ್ಕು "ಪಾಗ್ಕು ' ಮೋ. 
ಪಾಂಗುವಡೆ (ಕ್ರಿ). ಅಂದವನ್ನು ಪಡೆ ; ಚೆಲುವಾಗು : 


ಮುತ್ತಿನ 
ಸೂಸಕವ ಸೇಲಿಸಿದಳೊರ್ವ ಲಲಿಶಾಂಗಿ ಪಾಂಗುವಡೆಯೆ (ಇ೨ದು. ೦೩-೬). 
[ಪಾಂಗ್ಕು 4 ಪಡ್ಕೆ] ' 


ಪಾಂಗುವೆಜಿು (ಕ್ರಿ). ಕ್ರಮಬದ್ಧವಾಗು : ಅಸದೃಶಮೆನೆ ಮಂನ್ನೆಂ ಶಬ್ದ 


ಶಾಸ್ತ್ರಾದಿ ವಿದ್ಯಾವಿಸರಮನುಚಿತಾಳಾಪಂಗಳಿಂ ಪಾಂಗ.ವೆತ್ತೋದಿಸಿದೆಂ 


(ಸುಕುಮಾ. ೭-೪೭) - [ಪಾಂಗ್ಕು 4 ಪೆಜ್ಮು) 


ಪಾಂಚಜನ್ಯ (ನಾ). ೧. ಕೃಷ್ಣನ ಶಂಖ; ಓ 'ಪಂಚೆಜನ' ಎಂಬ 


ರಾಕ್ಷಸನ ಮೂಳೆಗಳಿಂದ ಮಾಡಿದ ಶಂಖ: “ನಾರಾಯಣನ : .. 
ಶಂಖಮಂ ಪಾಂಚಜನ್ಮವೆಂಂಬುದು” (ಹರಾಯು. ೭೬-೨೭); ಇಕ್ಕಿ ಪಂಚಜನನಂ 
ತತ್ವಂಚಜನಾಸ್ಸಿ ಜನಿಶಮಂ ಇಂಚಜನ್ಮಶಂಖಮನಂಪೆ;ಂದ್ರನೀಟಕ್ಕೊಂ 
ಡೊಲವಿಂ : (8ಗಎ. ೭-೨೩) ; ವಖರೆವಿಜಯ ನಿಜಪಾಂಚಜನ್ಯವನಿರದೆ 
ಫಲುಗುಣ ದೇವದತ್ತಸ್ಕುರಿತರವಎನು ರಚಿಸಿದನು (ಕುವ್ಮಾಂ- 4-3): 
೨: ಕಶ್ಯಪ, ವಸಿಷ್ಠ, ಪ್ರಾಣ, ಆಂಗೀರಸ ಮತ್ತು ಚ್ಯವನ 
ಎಂಬ ಐದುಜನ ಯಷಿಗಳು ಮತ್ತು ಅವರಿಂದ ಪ್ರವೃತ್ತವಾದ 
ಐದು ಕುಲಗಳು. ೩. ಬೆಂಕಿ: ಅಗ್ನಿ. ೪. ಚಂದ್ರ 
೫. ಮರ; ವೃಕ್ಷ: “ಅನಲ ಹಿಮಾಂಶು ಶಂಖ ಕುಲಭೇದಗಳಿ: ತವು 
ಪಾೂಂಚಜನ್ಯಮೆಂದೆನಿಕು ” (ಪಾಣಾರ: ೬0) ೬. ಒಂದು ಬಗೆಯ 
ಹುಲ್ಲು ; ಜಂಬುಹುಲ್ಲು. ೭. [ಗಣಿತ] ಐದು ಎಂಬ ಸಂಖ್ಯೆಯ 
ಸಂಕೇತ : ಪಂಚವ್ರತ ಇಂದ್ರಿಯ . .. ಹೆರವಕ್ತ್ಯ ಪಾಂಚಜನ್ಯ 


ಪಾಂಚಭೌತಿಕ ೫೪೮೭೪ 


ಶುಕ್ಲ _ಇಂತಿನಿತುಂ ೫ಕ್ಕೆ ಹೆಸರು (ೃನಹಾ, ೧೦-೨೨). “ ಅಗ್ನಿ ಕುಜಂ 
ದ್ವಿಜರಾಜಂ ಶಂಖಂ ತಂಂ ನಿಜವೈದಲ ಲಿಖ್ಬ ಪೂಂಚಜನ್ಯಮೆನಿಕ್ಕುಂ ” 
(ವಾನಾಳಂ- ೯೮): [ಸಂ.] 

ಪಾಂಚಭೌತಿಕ (ಗು). ೧. ಪಂಚಭೂತಗಳಿಂದಾದ ; ಪ್ರಾಕೃತಿಕವಾದ ; 
ಜಡಪ್ರಕ್ಟತಿಯ : ವ್ಯಕ್ತಸ್ಥಿತಿಗೆ ಹೇತುಭೂತವಾದ ಪಾಂಚಭೌತಿಕ 
ಶರೀರತ್ಕಾಗವೇ ಸಾವು (ಕಾಕರ. ೧೪)- (ನಾ). ೨. ಪಂಚಭೂತ 
ಗಳಿಂದಾದಂದು ; ಪ್ರಾಕೃತಿಕವಾದುದು : ದಶಾವತಾರರೂಪಗಳು 
ಅಜ್ಜರ ದೃಷ್ಟಿಗೆ ಪೂಂಚಭ್‌ೌತಿಕವಾಗಿ ತೋರುತ್ತಿದ್ದರೂ ಪ್ರಾ ಜ್ಞರ ದೃಷ್ಟಿಗೆ 
ಬ್ಲಾ ನಾನಂದಮಯವಾಗಿಯೇ ತೋರುವುವು (ಹಂರಸಾ. 36). [ಸಂ] 

ಪಾಂಚರಾತ (ನಾ). ೧. ವೈಷ್ಣವಾಗಮಗಳಲ್ಲಿ ಒಂದು ; p ವಾಸಿಷ್ಠ, 
ನಾರದೀಯ, ಕಾಪಿಲ, ಗೌತವಿರಾಯಕ, ಸನತ್ಯುಮಾರೀಯ ಎಂಬ 
ಐದು ವಿಧ ಜ್ಞಾನಗಳನ್ನು ಉಪದೇಶಿಸುವ ಒಂದು ತತ್ವಶಾಸ್ತ್ರ: 
ಪಾಂಚರಾತ್ರ ಮೊದಲಾದ ಕೆಲವು ಆಗಮಗಳು ವೇದಾಂತವಿರುದ್ಧವಲ್ಲ 
ವೆಂದು ಕೆಲವರಿಂದ ಪರಿಗ್ರಹಿಸಲ್ಪಟ್ಟಿರುವುವು (ಹಿಂರಸಾ. ೯೪) ;: ಶ್ರೀಪಾಂಚೆ 
ರಾತ್ರಾಗಮವು ಅನಂತ. ಗರುಡ, ವಿಷ್ವಕ್ಷೇನ, ಬ್ರಹ್ಮ, ಇಂದ್ರರೆಂಬ ಐದು 
ದೇವತೆಗಳಿಗೆ ಐದು ರಾತ್ರಿಗಳಲ್ಲಿ ಭಗವನ್ಮುಖದಿಂದ ಉಪದಿಷ್ಟವಾಗಿ ಅನ್ವರ್ಥ 


ವಾಗಿದೆ (ಕಾಕರ. ೩೬). "ಪಂಚರುತ್ರ ' ಪರಾ. ೨. ಪಾಂಚರಾತ್ರಾ 
ಗಮವನ್ನು ಅನುಸರಿಸುವ ವೈಷ್ಣವಪಂಗಡ ಮತ್ತು ಅದರ 
ನಂಪ್ರದಾಯ. [ಸಂ.] 


ಪೂಂಚರಾತ್ರಿಕ (ನಾ). ವೈಷ್ಣವ ಪಂಗಡದವನು ; ಪಾಂಚರಾತ್ರ 
ಸಂಪ್ರದಾಯದ ಅನುಯಾಯಿ : ಪಃಷಂಡಿಗಳು ಮಹಾಕ್ರೂರರಹ 
ಪಾಂಚರಾತ್ರಿಕರಾಗಿರೇಯೆಂದು ಗೌತಮಂ ಶಾಪವಿತ್ತಂ (ರೀಕ್ಕೆಫು. ೪-೨-೨೩). 

[೫0,) 

ಪಾಂಚವಾರ್ಷಿಕ (ಗಂ). ೧. ಐದು ವರ್ಷ ವಯಸ್ಸಾದ. ೨. ಐದು 
ವರ್ಷಗಳ ಅವಧಿಗೆ ಸಂಬಂಧಿಸಿದ : « ಪಾಂಚವಾರ್ಷಿಕಯೋಜನೆ ೫ 
ಪರಾ. [ಸಂ.3' 

ಪಾಂಚವಾರ್ಷಿಕಯೋಜನೆ (ನಾ). ವ್ಯವಸ್ಥಿತವಾಗಿ ಮಾಡಬೇಕಾದ 
ಕಾರ್ಯಗಳ ರೂಪರೇಷೆಯ ವಿಧಾನಗಳನ್ನು ಐದು ವರ್ಷ 
ಗಳಿಗೊಮ್ಮೆ ಮುಂಚಿತವಾಗಿ ರೂಪಿಸಿಕೊಳ್ಳುವುದು : ಭಾರತದ 
ಮೊದಲನೆಯ ಪಾಂಚವಾರ್ಷಿಕಯೋಜನೆಯಲ್ಲಿ ಕೃಷಿಗೆ ಪ್ರಾಧಾನ್ಮವಿತ್ತು 
(ಊಂ). « ಪಂಚವಾರ್ಹಿಕಯೋಜನೆ ? ಪರಾ. 

[ಪಾಂಚವಾರ್ಹಿಕ.. ಯೋಜನೆ] 

ಪಾಂಚಿಲ. ಪಾಂಚಾಳ (ಗು). ೧. ಪಾಂಚಾಲದೇಶಕ್ಕೆ ಸಂಬಂಧಿ 
ಸಿದ :ಮುತ್ತಿಗೆ ತೆಗೆಸಿದರು ಪಾಂಚಿಎಲನಾಯಕರು (ಕಲ: ೧೫-೪೪). 
(ನಾ). ೨. ಒಂದು ದೇಶದ ಹೆಸರು; ಲಾಳ ಮಾಳವ... 
ಪಾಂಚಾಲಮತ್ತ್ಯಕುರಂಗವಂಗಕಳಿಂಗಬಂಗೂಳ (oy. ೬೨೧೮ ). 
೩. ಪಾಂಚಾಲದೇಶದ ಅರು: ಮರುಳೆ ಪಾಂಚಾಲನ ಕುಜಾರಿಯ 
ವರಕಟಾಕ್ಷದ ಬೀಸುವಲೆಯಲಿ , . . ಧರಣಿಪಾಲಮೃಗಂಗಳನು ಸಲೆ ಬರಿಸಿ 
ಸದೆದನು (ಕುವ್ಮಾಳ. ೧೪-೧೮) ; ಬಂಗಾಳ ಬಂಹ್ಲೀಕ ಘೋಟ 
ವರಪಾಂಚಾಲ . , . ಧರಣೀಪಾಲತತಿ ಸಂದಣಿಸಿದುದು ಸಾಕೇತನಗರಿಲಿ 
(ತೊರಕಾ, ೦-೬-೧೮). ೪. ಉಪ್ಪಾರ: ಕಲ್ಲಾನೆ ಕುಟುಕೋರು 
ಚೇಣೂರು ಪಾಂಚಾಲ್ರು ಚಿನ್ನಾದಾ ಉಳಿಯಾ ಮಸಕೊಂಡು ರಂಗಯ್ನ 
ಕಲ್ಲುವರಾಳಿಗೆ ಕಡದಾರೋ (ಹುಟ್ಕಹ- ಐಂ). ೫. ಮರಗೆಲಸ 
ಮಾಡುವವನು ; ಬಡಗಿ: ಪಾಂಚಾಲರಿಗೆ ಆಚಾರಿ ಎಂದೂ , , , 
ಹಳೆಪ್ಪೇರಲ್ಲಿ ಪೂಜಾರಿ ಎಂದೂ . , . ಕೌಟುಂಬಿಕ ಹೆಸರುಗಳಿವೆ 
(ತುಳುವಾ. ೧೮೪). ಓ. = ಪಾಂಚಾಲಿ ೪: ದ್ವಿಶ್ರಿಪದರಚಿತವೃತ್ತಿ 


10 


15 


20 


26 


80 


ಪಾಂಚಾಳಿಕೆ 


ಎಚಿತ್ರೌಪವ್ಕಾದ್ಕಲಂಕ್ರಿಯಾಸಮೇತಂ ಶ್ರ್ರೋತ್ರಸುಖಲಲಿತಮೃದುಪದ 
ಪಾತ್ರಂ. ಪಾಂಚಾಲರೀಶಿಯೆನೆ. ಪೆಸರ್ವಡೆಗು೦  (ಕಾರ್ಮಾಠ- ೭೮೪). 
ಪೂಂಚಾಳೆ : ೧. ಪಾಂಚಾಳೋತ್ತಮವರಾಹೇಂದ್ರನಗರದಿಂದಂ ಬಂದೆಂ 
(ಕೇಮಿಫು- ೯-೬೮). ೨. ಪಾಂಚಾಳ ಗಂಗುತಟಾಂತರ ಕೌಶಾಂಬಿ. . , ಮತ್ತ, 
ದೇಶಕ್ಕೆ ತಸ್ಕರರೋಗಾದಿ ಭಯಂಗಳಂ ಜನಿಯಿಕುಂ (ಅಟ್ಲಿಮು -೧೨-೭೦).- 
೭. ಪಂಚಕಾರುಕರು ; p ಉಪ್ಪಾರ, ಕಮ್ಮಾರ, ಬಡಗಿ, ಕಂಚುಗಾರ 
ಮತ್ತು ಸೊನ್ನಾರರೆಂಬ ಐದು ಶಾಖೆಗಳಿಗೆ ಪಾಂಚಾಳರೆಂಬ 
ಹೆಸರು ಇರುವುದು ; ಬಡಗಿ, ನೇತಾರ, ಕೆಲಸಿಗ, ಅಗಸ ಮತ್ತು 
ಸಮಗಾರ ಎಂಬ ಐದು ವರ್ಗಗಳಿಗೂ ಇದೇ ಹೆನೆರುಂಟು : 
ಹೆಸರಿಸಿದ ಪೂಂಚಾಳ ಚಿಪ್ಪಿಗ ಕುಶಲಕಾರ್ಯದ ಶಿಲ್ಪಿಕ 11 ಮುಚ್ಚಿಗರೆಸೆವ 
ವೀಧಿಗಳೊಳಗೆ ಬರುತಿರ್ದನು ದಶಗ್ರೀವ (ಮೈರಾಕಾ. 4-೩0). [ಸಂ,] 


ಪಾಂಚಾಲಿ (ನಾ). ೧. ಪಾಂಚಾಲದೇಶದ ಹೆಂಗಸು. ೨. ಪಾಂಚಾಲ 


ದೇಶದ ರಾಜಪುತ್ರಿ ; ದ್ರೌಪದಿ: ಪಾುಚಾಲಿಯ:ಂ ಗಂಧದಾಯಕಿ 
ಯಾಗಿರ್ಪಿನಮಂದು ಮಂತ್ತ್ಸಗ್ಗಹದಿಂದೀ ನಿಗ್ರಹಂ ಪೊಲ್ಲದೇ (ಗರಾಯೊ. ೩-೩೪); 


೧ ಲ 4 
ಪಾಂಚಾಲಿಯ ಮನೋರಥಶಾಲೆಯಲಿ ಸಾರಿದರಲ್ಲೆ ಸಭೆಯಲಿ 
ಜುಹೀಸುರರೆ  (ಕುಠ್ಮಾಳ- ೧೩-೧): ಪಾಂಚಾಲಿ . . . ಸಲಹೆ:ದು 


ಹರಿಚರಣಕೆಆಗಿದಳು (ಶೈಬಳಾ. ೨-೩೦). ೩. ಗೊಂಬೆ; ಪುತ್ತಳಿ. 
೪. [ ಕಾವ್ಯಮಾ] ಕಾವ್ಯದ ರೀತಿಗಳಲ್ಲಿ ಒಂದು : ಗೌಡಿ ವೈದರ್ಭಿ 
ಪಾಂಚಾಲಿಯೆಂಬ ರೀತಿತ್ರಯಂಗೂಡಿ (ಎತೇಕ- ೨೭೬) ; ವಾಮನನು... 

ಜಸ್ಸು ಮತ್ತು ಕಾಂತಿಗಳುಳ ದ್ದು ಗೌಡಿಯೆಂಧೂ ವತಾಧುರ್ಯ ಸೌಕು 
ಮಾರ್ಯಗಳುಳ್ಳದ್ದು ಪಾಂಚಾಲಿಯೆಂದೂ ಹೇಳುತ್ತಾನೆ (ಇ ೨೩. ೨೨೨). 
೫. [ನಾಟ್ಕ] ನಾಲ್ಕು ಬಗೆಯ ವೃತ್ತಿಗಳಲ್ಲಿ ಒಂದು: 
ಮನಾವತಿಯಂಂ ದಾಕ್ಷಿಣಾತ್ಯೆಯಂಂ ಪಾಂಚಾಲಿಯಂಂ ಮಾದ್ರವಕತಾಗಧಿಯಂ 
ಮೆಂಬ ನಲ್ಯುಂ  ವೃತ್ತಿಯುಪುಂ . , , ಪಾತ್ರೆಸಂಕ್ರಮಣದೆೊಳ್‌ ` 
ನೆಆಕಿಯೆ. ತೋಟಾ (ಅಶು. 8-೨6 ವ). [ಸಂ. ಪಾಂಚಾಲೀ] 


ಪೂಂಚಾಲಿಕೆ, ಪಾಂಚಾಳಿಕೆ (ನಾ). ೧. ಗೊಂಬೆ ; ಪುತ್ತಳಿ : 
- ಚಿಂತಾಶುಣಿಯನು ರೆತ್ನಪಾಂಚಾಲಿಕೆಸಂತಾನವನು ದಿವ್ಯಭೂಮಿ ಎಂತು 


ಪಡೆವುದಂತೆ ಜೈನಕುಮಾರನಾ ಕಾಂತೆ ಪೆತ್ತಳು ಭೂಮಿ ನಲಿಯೆ (ತರಕ. 
೧೨-೮೧): ವಿ. ದ್ರೌಪದಿ. ೧, ವಿ: ಆ ಮಂಟಪೆಣ.. 

ಇಂಚಾಲಿಕೋದಂಚಿತ ವತಾಗಿಯುಂ ಕಲಶಜಾತಸ'ಸುನ್ವಿತೆನ 220 

ಎನಿಸಿಎಾ೯ದು ( ರಾಜಕೇ. ೮-೮ ಪ). ಹ. ಮ ಪಾಂಚಾಲಿ ೪: 
“ಪಾಂಚಾಲಿಕಾ” ಬಂಗಾಲದ ಒಂದು ಕಾವ್ಯಪ್ರಕಾರೆ (ಇಶ್ಶಕ. ೧೬೨ ೮ರ). 
ಪಾಂಚಾಳಿಕೆ: ೧. “ಚೀಲ ಶಿಲಾದಿಕೃತಂ ಪಾಂಚಾಳಿಕೆ ತಾನಕ್ಕುಮೆಸೆ:ದ 
ಪುತ್ರಿಕೆ " (ವತ್ತುಕೋ. ೫೧-೩೮) ; ಸ೧ರ್ಯನೋ ೯ಲಶಮೋ ದಿಗ್ಭಿತ್ತಿಯೋ 
ಭಿತ್ತಿಯೋ ದೊರೆವೆತ್ತಾ ದೆಸೆವೆಣ್ಗಳೆ ಇ ಪರಿಲಸತ್ಪಾಂಚಾಳಿಕಾಜಳದೋ 
ಪರಿದುಂ ನಿಟ್ಟಿಸಬಾರದೆಂದೆನೆ ಜನಂ (ಎಕ. ೫1, ರಾವಣ. ೨೫೨೭೩; 1024) - 
ಷಿ. ಕಾರುಣ್ಯಂ ಹಾಸ್ಕಂ ಶೃಂಗಾರಮಿವಿನಿತಜಸೊಳಮಕ್ಕೆ ವೈದರ್ಜಿ 
ಮನೋಹಾರಿ ಪ್ರಳಯಾದೃುತರಸ ವೀರರಸಂಗಳ್ಳಿ ಪೇಟಕ್ಸಿ ಐಾಂಚಾಳಿಕೆಯಂ 


(ಕಾರ್ಕಾವ- ೬66). [ಸ0. ಪಾಂಚಾಲಿಕಾ] 


೬0 ಪಾಂಚಾಲೆ (ನಾ). ದ್ರೌಪದಿ: ಪಾಂಚಾಲೆ ಹೊಕ್ಕಳು ಭದ್ರಮಂಟಪ 


43 


ಶಾಲೆಯನು ಮರಳಿದುದು ಮನ್ಮಥನೊಡ್ಡು ಸತಿಯೊಡನೆ (ಕುರ್ಮಾ. 
೧೪-೧) : ದೇವ ನೀನಂದು ಗಾಂಡೀವಮಂ ತನಗಿತ್ತೆ ಭಾವಿಸಲ್‌ ಪಾಂಚಾಲೆ 
ನಿನ್ನೊಳುದ್ದವಿಸಿದಳ್‌ ನಾವು ಲೋಗರೆ ನಿನಗೆ (ಶ್ಲ ಮಿಶಾ. ೪-೪೩). 

[ಸಂ. ಪಾಲಚಾಲಾ) 


ಪಾಂಚಃಳ - ಪಾಂಚಾಲ' ನೋ. 
ಪಾಂಚಾಳಿಕೆ `` ಪಾಂಚಾಲಿಕೆ' ನೋ. 


ಪುಂಜ 


ಪಾಂಜ (ನಾ). (ಕರಾ) ಒಂದೂ ಬಗೆಯ ಹಾರಾಡುವ ಅಳಿಲು: 
“ ಪಾಂಜ ಎಂದರೆ ಪಾರಂಬೆಕ್ಕು.” . ಒಂದ; ಜಾತಿಯ ಹಾರಾಡುವ 
ಅಳಿಲ. ನೀವು ಕಾಡಲ್ಲಿ ಕೆಂಚಳಿಲನ್ನು ನೋಡಿಲ್ಲವೆ? ಇದೂ ಅದೆ: 
ಜಾತಿಯದು (ಕೆಟ್ಟಿಕೇ. ೩6). 

(ತೆಳು. ಪಾಂಚ ಒಂದು ಬಗೆಯ ಕಾಡುಬೆಕ್ಕು] 

ಪೂಂಜರಸೋಳ, ಪಿಂಜರಾಪೋಲು (ನಾ). ೧. ವಯಸ್ಸಾಗಿ 
ನಿಃಶಕ್ತವಾದ ಅಥವಾ ಅಂಗಹೀನವಾದ ದನಗಳನ್ನು ಮುಫತ್ತಾಗಿ 
ನೋಡಿಕೊಳ್ಳುವ ಸ್ಥಳ; ಧವರ್ತಾರ್ಥಗೋಶಾಲೆ : ಇವರನ್ನು 
ಬಲಾತ್ಕಾರವಾಗಿ ಎತ್ತಿಕೊಂಡ: ಹೋಗಿ ಯಾವುದಾದರೊಂದು ಪಾಂಜರೆ 
ಪೋಳ(ಧರ್ಮಾರ್ಥ ದನದ ಹಕ್ಕೆ)ದಲ್ಲಿ ಬಿಟ್ಟು ಬರಬೇಕೆಂಬ ರೊಚ್ಚು 
ಒಮ್ಮೊಮ್ಮೆ ಉಕ್ಕಿ ಬರುತ್ತದೆ (ರೇಳನ್ಕೆ. ೦೦೦) ; ನೂರಾರು ದನಗಳಿರುವ 
ಪಾಂಜರಪೋಳಗಳಲ್ಲಿಯೂ ಡೆ: :ರಿಘಾರೂಗಳಲ್ಲಿಯ ಎ ೩ನೆಯ ೪ನೆಯ 


ಯಂತ್ರ ಇಟ್ಟರೆ ಅನುಕೂಲವಾಗುವುದು (ಗೋಗ್ರಾಸ. ೩). ಪಿಂಜರಾ 
ಪೋಲು : ೨. (ಆಲಂ) ಮುದಂಕರು ಮಾತ್ರ ಅಧಿಕಾರದಲ್ಲಿರುವ 
ವ್ಯವಸ್ಥೆ : ಆ ಕಚೇರಿ ಒಂದು ಪಿಂಜರಾಪೋಲು. ಬರೀ ಮೂದುಕರೇ 


ತುಂಬಿದ್ದಾರೆ (ಊಂ)- 

[*-ಹಿಂ. ಪಿಂಜರಾಪೋಲ್‌" ; ಮುರಾ. ಪಾಂಜರಪೋಳ, ಪಾಂಜರಾಪೋಳ. 
ಏಂಜರಾಪೋಳ ; ಗುಜ. ಪಿಂಜರಂಪೋಳ, ಪಿ೦ಂಜರಾಪೋಲ] 
ಪಾಂಟ (ನಾ). ಮಂತ್ರಪೂತವಾದ ದ್ರವ (?) : ಚನ್ನಬಸವಗೆ ಬಸವ 

ಪಾಂಟದಿಂ ಗುರುವುಗಿ ಸುಜಾ ನಚೋಧೆಯಂ ಉಂಟುಮಾಾಡೆನಲ- 
(ಪ್ರಶುಫ. ೭-೩೫) ; ಎಂಟುಧೀರರನೆಂಟುಪುಷ್ಟದ ಮೇಲಿಟ್ಟು ಪಾಂಟದ್ಧಿ 
ಕೈಲಾಸಕೊಯ್ದ ಪರಶಿವನಿವಂ (ಶ್ರಕುಶು. ೭-೦೪೮). [ಆ ಸಂ. ಫಾಂಟ] 
ಪಾಂಟತ್ವ (ನಾ). ಮಂತ್ರಪೂತವಾದ ದ್ರವದ ಗುಣ (?) : ಪಾಂಟತ್ವ 
ದಿಂದೆ ಪರಿಪರಿಯ ಶಾಖಾದಿಗಳ ನಾಂಟಿ , . . ರಾಜಿಸುವದಲ್ಲಿಪ್ಪ ಜನಪದಗಳು 


_ಶ್ರಕುಫು. ೩-20) : ಸ್ವರ್ಗದೊಳಗೆ ದೇವೇಂದ್ರನು ಪಾಂಟತ್ವದಿಂದೆ 
ನವಂಚಿಯ ಕೊಂದು ಶ್ರೇಷ್ಠನಾಗಿರಲು (ಫ್ರಠುಫಿ. ೩-೭೪). 
[ಪಾಂಟ +೬ -ತ್ವ] 


ಪಾಂಟಿಮತ ? (ನಾ). (?) : ಮತ್ತರು ಡಂಗೆಗೊಂಡು ಬಡಿಯಲ್‌ ಚಲ 
ದಿಂದೆನಸುಂ ದುರಾಗ್ರಹಂ ಚಿತ್ತದೊಳಾಗೆ ನಿನ್ನ ಬಟಿಯಂ ಬರಲೀ 
ಮುಳಿಸೇಂ ಟವತಾಳದಿಂ ಸುತ್ತುವರ್ಗಲ್ಲದೆ೧ಲ್ಲೆ ಬಿಡು ನೀನೆನಗಿಲ್ಲಳ ಪೂಜಿ 
ಪವೇಟುತ್ತಿರಲಾಸೆಯಂ ಬಿಸುಟು ನೀಂ ಕಳೆ ಪಾಂಟಿಮತಕ್ಕೆ 
[ಸಾಕಾಂ. ಕಳಿ ಪಾಂಡಿಮಕಕ್ಕೆ , ಕಟಿ೨ ಪಾಂಟಿಮತಕ್ಕೆ] ಸೈರಿಸೆಂ (ಕಾವ್ಮಾಪ. ೪೩೦) 
[?] 
ಒಬ್ಬಾತನ ಹೆಸರು: 
ನ್‌ ಕಾಳೆಗದುಲ್ಲ 


ತೋಟ 


ಪೂಂಡಪ್ಪ (ನಾ). 
ಕೊಮಾಲರಾ ಮಗನ್ನುಣ್ಣಪ್ಪ 


ಕಮ್ಮಿಲಿಗೆ ಪಡೆವೋದಲ್ಲಿ 
ಸೈತ್ತ್ನಲ್ಲಿ (ಎಕ. ಸ. ಮುಳರಾ. 


38೩-೮; 760). ([ಪಾಂಡು; -- ಅಪ್ಪ) 
ಪಾಂಡರ (ಗು). ೧. ಬಿಳಿಯ ಛಾಯೆಯ ; ಬಿಳಿಬಣ್ಣದ : ಯತು 
ವರ್ಣಕ್ರಮದಿಂದವೊಂದಿದ ದಿನಂ ನೀಲಾಭದಿಂ ಸ್ನಿಗೃಮಚ್ಛ 'ಕರಂ ಪಾಂಡರ 


ಮಾಗಿ ೀಣ್ಣೆಸೆಯೆ ಮೇಣ್‌ ಬೆಳ್ತಾಗೆ ವೈಡೂರ್ಯದಾಕ್ಕ ತಿಯಿಂ ತತ್ವಶಿ 
ಸೂರ್ಯನಲ್ಲಿ ಶುಭದಂ (ಊಳಕೋಶ. 9-೩6). ೨. ಬಣ್ಣಗುಂದಿದ ; 
ಪೇಲವವಾದ. (ನಾ). ೩. ಬಿಳುಪಾದುದು; ಬೆಳಿದು: “ ಗೌರಃ .., 
ಅವದಾತ:. ಪಂಂಡರ ;._ಈ ೧೨ ಬಿಳಿದು ' ( ಹಲಾಯು. 
೪. ಬಿಳಿಬಟ್ಟೆಯನ್ನು ಧರಿಸಿದ ಭಿಕ್ಷು. ೫. ಕಾವಿಕಲ್ಲು ; 
[ಸಂ.] 
ಪಾಂಡರಂಗಪಲ್ಲಿ (ನಂ). ಒಂದು ಊರಿನ ಹೆಸರು: 
ಪೂರ್ವತ ಅನೇವ೦ ಚಾಲಕನ್ಹಕ ದುದ್ದಪಲ್ಲಿ ಸಹಿತಾ 


0೨೦-೪೭ ).- 


ಗೈರಿಕಧಾತು. 


ವುಹಾದೇವಗಿರೇಃ 
ಪಾಣ್ನರಕ್ಗುಪಲ್ಲೀ 


೫೪೭೫ 


ಪಾಂಡ್ಮಿ 


ಪ್ರತಿಪ(ಪಾ)ದಿತೇ ... ಆಜ್ಞಾಪಯಸಶೀತಿ (ನೋಟ. ೦೪೯, 
ಸು. 616), [ಐಪಾಂಡರಂಗ್ಯ-- ಪಲ್ಲಿ) 
ಪಾಂಡವ (ನಂ). ೧. ಪಾಂಡುರಾಜನ ಮಗ ; ಅ ಧರ್ಮರಾಯ, 
ಭೀಮ, ಅರ್ಜುನ, ನಕುಲ ಹಾಗೂ ಸಹದೇವ ಈ ಐನರಿಗೂ 
5( ಅಥವಾ ಈ ಐವರಲ್ಲಿ ಯಾರಿಗಾದರೂ ಈ ಹೆ:ರು. ಅನ್ವಯವಾಗು 
ವುಮ : “ಪಾಂಡನಂ ಧರ್ನುಜಂ ಯುಧಿಷ್ಠಿರನು 'ರ್ನುಪುತ್ರೆ 
ನೆಂಬೆನಿತು” (ಕುಂಗಕಾ. ೭6-4); ಆನೆಂಬುದನಿಂಬುಕೆಯ್ವೈಯಪ್ಪೊದೆ ಪಾಂಡಿನರ 
ನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೊಳ* ನಡೆನಂತು 
ಮಾಟಕ್ಟೆಂ (ಗರಾಯು. 8-99 ನ) ; ಪಾಂಡವರಾಜಿಯೆೊಳೆನ್ನಂ ₹ಂಡಾಂಗ 
ವರೊಳರೆ (ನೀಣಕು. ೦೨-೪೪): ನೀವು ಸುಖದನಿ ಪಾಂಡವರನು 
ಜ್ತಿ ವಿಸುವುದೆಮಗುೂಳಿದ ಯೆದುಭೂಪಾವಳಿಯ ಕೃಪೆ 
(ಕುರ್ಮಾಉ. ೦-೩). ವಿ. ಬಿಳಿಯ ಹಕ್ಕಿ ; ಬೆಳ್ಳಕ್ಕಿ. ೩. (ಗಣಿತ] 
ಐದು ಎಂಬ ಸಂಖ್ಯೆಯ ಸಂಕೇತ: ಶರ ಬಾಣ ವಿಷಯ ಪುಂಡವ 
ಪುರವೈಲಿಮಂಖಂಗಳ್ಳೆದಆ ನಾವಂ (ವೃನಹಾ. ೯-೦೪). 
ಪಾಂಡವರ ಪೂಜೆ - ದೀಪಾವಳಿಯಲ್ಲಿ ಪಾಂಡವರ ಗುರುತಾಗಿ ಸಗಣಿ 
ಬೆನಕಗಳನ್ನು ಇಟ್ಟು ಮಾಡುವ ಪೂಜೆ; p “ ೩. ಅಜ್ಞಾತ 
ವಾಸವನ್ನು "ಮುಗಿಸಿ ಕೌರವರ ಕಣ್ಣಿಗೆ ಕಂಡುದು ಬಲಿಪ್ರ ಪದೆಯ 
ದಿವಸವೇ. ಪಾಂಡವರು ಪುಣ್ಯಪುರುಷರಿ. ಆಪರ ಕನಾ 
ಗಳನ್ನೂ ಮಾಡಿ ಈ ದಿವಸ ಪೂಜಿಸುವುದುಂಟು”? (ಕಾತಣ್ಮಿ. ೦೪) : 
ಇಂಡವರ ಪೂಜೆಯನ್ನು ದೀಪಾವಳಿಯಲ್ಲಿ" ಮಾಡುತ್ತಾರೆ (69). 
ಪಾಂಡವರ ಹಬ್ಬ = ದೀಪಾವಳಿಯಲ್ಲಿ ಪಾಂಡವರ ಪ್ರತಿಮೆಗಳನ್ನು 
ಪೂಜಿಸಿ ಮಾಡುವ ಹಬ್ಬ : ಪರವ್ವ _ಪ್ರತಿದರುಷವೂ "ಪಾಂಡೆನ'ರೆ 
ಹಬ್ಬ'ಕ್ಕೆ ತನ್ನ ಮಗಳನ್ನು ಕಿರೆಯಿಸಿಯೇ ಕರೆಯಿಸಂತ್ತಾಳೆ (ಗಂಗಾಗೌ. ೬೪). 
[ಸಂ.] 
ಬಿಳಿನೈದಿಲೆಯ ಗಡ್ಡೆ : *"ಪ್ರಪೌಂಡರೀಂ, 
ವೌಂಡರ್ಯಂ_೨ ಪುಂಡರೀಕವೆಂಬುವ ಗ್ರಂಧ್ಯದ್ರವ್ಯದ ಹೆಸರುಗಳು. 
ಪೆಂಡಾರಗೆಡ್ಡೆ, ಪಾಂಡವರ ಮದ್ದು . ಇದು ಬಿಳೀನೈದಿಲೆಗಡ್ಡೆ” (ಸಿರ್ಮಾಂತಿ- 
090). [-ಇಪಎಂಂಡವ 1. ಮು ದ್ದ ( ಆ ಮರ್ದು)) 
ಪಾಂಡವರ ಹರಿವೆ (ನಾ). ಒಂದು ಬಗೆಯ ಹರಿವೆಸೊಪ್ಪು : 
ಸುನಿಷಣ್ಣವು (ಪಾಂಡವರ ಹರಿವೆ) ಅಗ್ನಿವರ್ಧಕ (ಅಷ್ಟಾಂಗ- ೦೩೩-೭೦ ಅರ್ಥ) ; 
ಕುಟೆಂಜರ (ಪಾಂಡವರ ಹರಿವೆ)... ಜೇಷ್ಠಮುಧು ಇವೆಲ್ಲ ಮಧುರ 
(ಅಷ್ಟಾಂಗ, 086-ಳ೩ 6ರ). [ಪಾಂಡವ 9 ಹರಿವೆ (ಆ ಹಜುಹೆ)] 
ಪಾಂಡವರಾಜಾನ್ನ (ನಾ). ಒಂದು ಬಗೆಯ ಧಾನ್ಯ : “ಮುನಿಧಾನ್ಯ ತ 
ಪೂಂಡವರಾಜಾನ್ನೆ * (೬49. 0೨೬). [ಪಾಂಡವಃ 4 ರಾಜಾನ್ನ) 
86 |ಪಾಂಡಿ, (ನಾ). ೧. ಹೆಣ್ಣುಮಕ್ಕಳು ಆಡುವ ಒಂದು ಬಗೆಯ ಆ; 
ನೆಲದ ಮೇಲೆ ಪಕ್ಕಪಕ್ಕದಲ್ಲಿ ನಾಲ್ಕು ನಾಲ್ಕರಂತೆ ಎಂಟು ಚಚ್ಚೌಕ 
ವಾದ ಮನೆಗಳನ್ನು ಬರೆದು. ಕಲ್ಲಿನ ಬಿಲ್ಲೆ ಯೊಂದನ್ನು ಕುಂಟುತ್ತಾ 
ಮನೆಯಿಂದ ಮನೆಗೆ ತಳ್ಳಿಕೊಂಡು ಹೋಗುವ ಆಟ ; ಕುಂಟಾಟ : 
ಪಾಂಡಿ ಆಡೋಣ ಬರ್ತೀಯಾ ? ೨. ಕುಂಟಾಟವನ್ನು 
ಆಡಲು ಬಳಸುವ ಚಪ್ಪಟೆಯಾದ ಕಲ್ಲು ; ಬಚ್ಚ : ನನ್ನ ಪಾಂಡೀನ 
ಎಷ್ಟು ಸಲ ಹಾಕಿದರೂ ಇನ್ನೂ ಒಂದೂ ಹಹಣ್ಣಾಗಲಿಲ್ಲ (ರೂಂ). 
೩. ಕುಂಟಾಟದಲ್ಲಿ ಗೆದ್ದ ನಂತರ ಹಣ್ಣಾದ ಮನೆಯನ್ನು ಸಚಿ 
ಸಲು ಹೇಳುವ ವರಾತು : ನಾನೇ ಗೆದ್ದೆ. ನನ್ನದು ಐದು ಪಾಂಡಿ 
ಆಯಿತು (ಊಂ). [*-ತಮಿ. ಪಾಣಿ] 
48 | ಪಾಂಡಿ (ನಾ)- ಒಂದು ಬಗೆಯ ದೋಣಿ,-ನಾವೆ: ಅವರ ಖಟುಟೋಪವೇನಿ 
ದರೂ, ಆದು ಕಡವಿಗಿಳಿದಾಗ. ಮಾರಿಬಲೆ ಎಳೆಯುವಾಗ, ಪಾಂಡಿಯನಲ್ಲಿ 


C0೬-0೮ £ 


ಮಾಡಬೇಕು 


[ol 
ಳಾ 


೩5 ಪಾಂಡವರ ಮದ್ದು (ನು). 


(40). 


ಪಾಂಡಿ ೫೪೭೬ ಪಾಂಡುಕಂಬಳಿ 
ಕುಳಿತು ಹುಟ್ಟುಹಾಕುವಾಗ_ಆಗಲೇ ಕಾಣಬೇಕು (೫ರುರಾ. ೩೨) : ಮತ್ತು ಪಾಂಡುಕವೆಂಬ ನಾಲ್ಕುವನಗಳಲ್ಲಿ ಕೊನೆಯದು ; 
ಮರಕಾಲರಲ್ಲಿ ಹಲವರು ಪಾಂಡಿಗಳಲ್ಲಿ ಪರದೇಶದ ವ್ಯಾಪಾರ ವಾಡಿ £ ಇದರಲ್ಲಿ ಜನ್ಮಾಭಿಷೇಕಕಲ್ಮೂಣಕ್ಕಾಗಿ ಮಾಸಲಾಗಿರುವ ನಾಲ್ಕು 
ಪಾಂಡಿ ಎಂಬ ಹೆಸರನ್ನು ಗಳಿಸಿಕೊಂಡಿದ್ದರು (ತುಳುನಾ. ೩೪). ಶಿಲಾಪೀಠಗಳಿವೆ : ವಿನುತೋದ್ಯತ್ಫಲ ಭದ್ರಶಾಲೆಯೆಸೆದತ್ತೀ ಭದ್ರ 
(ಮಲ, ಪಾಣ್ನಿ) ಶಃಲಂ ಸುನಂದನವಾಗಿರ್ದುದು. ದಿವ್ಯನಂದನವಿದಿಂತೊಪ್ಪಿರ್ದುದೀ ಸಾರ 
ಪಾಂಡ್ಕಿ (ನಾ). ಒಂದು ಬಗೆಯ ಹುಲ್ಲು (?): ಪುಣಿಸೂರ್ಪೊಲ| 6 | ಸೌಮನಸಂ ವಿಕಾಸಿಕುಸುಮಶ್ರೀಪಂಂಡುಕಂ ಪಾಂಡುಕಂ ಮನಕಿಂಬಾ 


ನೆಲ್ಲು ಪಾಣ್ಣಿಯುವಳೆವದು (ರ್ಕಆರಿ. ೧೯೩೦. ೩೬-೮, 800) . 
[?. / ತಮಿ, ಪಾಣ್ಟು. / ಸಂ. ಪಾಂಡು] 
ಪಾಂಡಿತ್ಯ (ನಾ). ಅರಿವು; ಜ್ಞಾನ: ದಶದಿಶೆಗಳೊಳೆಲ್ಲಂ ನಿನ್ನ ಪಾಂಡಿತ್ಯದ 
ಯಶಮಂ ಪಸರಿಸಿ... ತಾಯ್ತೆಂದೆಗಂ ಸಂತೋಸಂ ವತಾಡಿಯವರಂ 
ಬಿಡಿಸಿಯೊಡಂಬಡಿಸಿ ಬಂದೊಡೆ ತಪಮಂ ಕುಡಲಕ್ಕುಂ (ಠಡ್ಮಾರಾ. ೭೪-೧೫): 
ಈ ಸರಸಪಾಂಡಿತ್ಕವೀ ನಿರಹೋರಣಭಕ್ತಿ .. . ಈ ಘನತೆ ಆರಿಗುಂಟು 
(ಸಫು- ೨-೩೦) ; ಈಗಿನ ಕಾಲದಲ್ಲಿ ಪಾಂಡಿತ್ಯವಿಲ್ಲದವರೆಷ್ಟೋ ಮಂದಿ 
ಪಂಡಿತೋತ್ತಮರೆಂದು ಬಿರುದಾಂಕಿತೆರಾಗಿದ್ದಾರೆ (ಉಯಕ. ೩೮). [ಸಂ] 
ಪಾಂಡಿಮ (ಗು). ೧. ಬಿಳುಪಾದ ; ಬೆಳ್ಳಗಾದ : ಚಂದನಾಪಾಂಡಿವು 
ಗಾತ್ರಂ ಗ್ರೀಷ್ಮಸಾಯಂಸಮಯುದೊಳೆಸೆದತ್ತಂದು. ಬಾಲಾಕಲಾಪಂ 
(ಕಂಠ್ರಶ್ರು. ೯-೮9). (ನಾ). ೨. ಬಿಳಿಯ ಬಣ್ಣ ; ಧವಳತೆ : 
₹ನತ್ತಾಂಡಿವು ಭಾಸ್ವತ್ತುರ ಶಶಿ ಬಿನಕೃತ್ತವವತಾನ ಸುಹೃತ್ತರಷಸು ವಿಕಿರ 
ತ್ರಟುನಯನ (ಉರ್ಯರೇ- ೭-೨೬). [ಸಂ. ಪಾಂಡಿಮುನ್‌ |] 
ಪಾಂಡಿಯ (ನಾ). ಪಾಂಡ್ಯದೇಶದ ರಾಜನ ಹೆಸರು: ವಲ್ಲೆವರಸ 
ದೇವಯ ಮೂಡಲ ಗೋವನ್‌ ಬರುಮಾನಟ್ಟೆದ ೫ ೫ ೫ ಅಗಳು 
ಪಾಣ್ಣಿಯನ ಮೇಗೆ ಎಟ್ಟು ಪಆ್‌ಯಲೂಟ್‌ಟ್‌ದೆೊ (ಎಳ. ಸ. 
ಶ್ರೀಪಿವಾ. ೩೦-೯; ಸು. 8001). (ತಮಿ. ಪಾಣ್ಣಿಯನ್‌./ ಸಂ. ಪಾಂಡ್ಯ] 
ಪಾಂಡಿಸೆಟ್ಟಿ (ನಾ). ಒಬ್ಬಾತನ ಹೆಸರು: ಪಾಂಡಿಸೆಟ್ಟಿ ನಾಲ್ಭಾಸಿರಂ 
(ಎ3. xiv. ೯೦೨೩ । 7262. [<ಪಾಂಡ್ಯ್ಮ + ಸೆಟ್ಟಿ] 
ಪಾಂಡ್ಕು (ಗು). ೧. ಹಳದಿ ಛಾಯೆಯುಳ್ಳ ಬಿಳಿಯ ಬಣ್ಣದ : 
ರಾಜಿಸುತಿರ್ದುವಂದರುಣಪಂಕಜ ಪಾಂಡುಪಯೊ:ಜನೀಳನೀರೇಜ ಕದಂಬಕಂ 
ಗಳ ವರ್ಣಸೆಂಕರತೆಯಿ೨ಂದೆ ಕೊಳಂಗಳ* (ಗಂ. 
ನಾ). ವಿ. ಬಿಳಿಯ ಬಃ ಧವಳತೆ : *ಗೌರಃ, ಶ್ವೇತ ಃ . . - 
ಪಾಂಡುಃ. ಅವದಾತಃ , ಪಾಂಡರಃ ಈ ೧೨ ಬಿಳಿದು” (ಪರಾಯ, 
೨೦೨೦-೪೩). ೩. ಒಂದು ಬಗೆಯ ರೋಗ : ಕಾಮಾಲೆ; ಅರಿಸಿನ 
ಮುಂಡಿಗೆ ರೋಗ : ತವಸದ ಎಲೆ, ಆನೆನೆಗ್ಗಿಲು ನೀರಲ್ಲಿ 
ಕಲಸಿ ಪ್ರಯೋಗಿಸಲು ಪಾಂಡು, ಮೈ ಬೆಳ್ಳಪ್ಪುದಂ, ಗುದದೊಳ್ಳುಟ್ಟಿದ 


೪-೬8): 


ವ್ಯಾಧಿಗಳ ಕೆಡಿಸುಗುಂ (ಏನ್ನಂ. ೨೦): ೪. ಒಬ್ಬ ರಾಜ; 
ಪಾಂಡವರ ತಂದೆ: ಎನಗಂ ಪಾಂಡುಗಮಿಲ್ಲ ಭೇದಮೆಳೆಯಂ 
ಪಚ್ಚಾಳ್ವೆಂ  (ಶಂಶರಾ: ೧೩೯) : ಈತನೇ ಧೃತರಾಷ್ಟ್ರನೆರಡನೆಯಾತ 
ಪಾಂಡು (ಕುನ್ಮಾಳ- 4-೦೦). - [ಸಂ.] 

ಪಾಂಡ್ಮು, ಫಾಡ್‌ (ನಾ). ಭೂಮಿಯನ್ನು ಅಳೆಯುವ ಒಂದು 
ಪ್ರವಕಾಣ ; ಒಂದು ಬಿಫೆಯ 4ನೆಯ ಭಾಗ: ೨೦ ಕಂಡಿಗೆ 
೧ ಪಾಂಡು, ೨೦ ಪಾಡಿಗೆ ೧ ಬಿಫೆ. ೧೨೦ ಬಿಫೆಗೆ೧ ಚಾಹೂರು 


(*ಠಾಗೆ- ೨೯೦). ಪಾಡ್‌ ; ೨೦ ಪಾಡ್‌-ಬಿಫೆ ೧ (ರೂಮ: ೬೮). 
["-ಮರಾ, ಪಾಂಡ) 
ಪಾಂಡುಕ (ನಾ). ೧. ಹಳದಿಛಾಯೆಯ ಬಿಳಿಬಣ್ಣ. ೨. ಕಾಮಾಲೆ 
ರೋಗ ; ಅರಿಸಿನೆಮೂಡಿಗೆರೋಗ. ೩. ಪಾಂಡುರಾಜ. 
೪, ಒಂದು ಬಗೆಯ ಪಡವಲ ; ಕಹಿಪಡವಲ ; “ಆ -ಖಾಂಡುಕಂ 
ಕಹಿಪಡಲಮಕ್ಕು ” (ಮಂಗರಾ- ೪೪-೪೪). ೫. 


ಪರ್ವತದ ಮೇಲಿರುವ ಭದ್ರಪಾಲ, ನಂದನ, ಸೌಮನಸ 


[ಜೈನ] ಸುಮೇರು! (6 ಪಾಂಡುಕಂಬಳ 


ಯ್ತುದೆ ನೋಡ ತನ್ವಿ ಗಿರಿಗೀ ನಾಲ್ಕುಂ ಬನಂ ಜವ್ವನಂ (ಶ್ರತ್ನಫು. 00-8೭). 
"ಪಾಂಡುಕವನ' ಪರಾ. ೬. ಪಾಂಡುಕವನದಲ್ಲಿರುವ ಅರ್ಧ 
ಚಂದ್ರಾಕೃತಿಯ ನಾಲ್ಕು ಪೀಠಶಿಲೆಗಳಲ್ಲಿ ಮೊದಲನೆಯದು ; 
೧ ಈ ನಾಲ್ಕೂ ಶಿಲೆಗಳು ನೂರುಯೋಜನ ಉದ್ದವಾಗಿಯೂ 
ಐವತ್ತುಯೋಜನ ಅಗಲವಾಗಿಯೂ ಎಂಟುಯೋಜನ ಎತ್ತರ 
ವಾಗಿಯೂ ಇದ್ದು ಪ್ರತಿಯೊಂದು ಶಿಲೆಯ ಮೇಲೆ ನಡುವೆ 
ತೀರ್ಥಂಕರನಿಗಾಗಿ ಒಂದು, ದಕ್ಷಿಣಕ್ಕೆ ಸೌಧರ್ಮೆಂದ್ರನಿಗಾಗಿ 
ಒಂದು ಹಾಗೂ ಉತ್ತರಕ್ಕೆ ಈಶಾನೇಂದ್ರನಿಗಾಗಿ ಒಂದು - 
ಹೀಗೆ ಮುರು ಪೂರ್ವಾಭಿಮುಖವಾದ ಹಿಂಹಾಸನಗಳಿವೆ 
ಎಂಬ ನಂಬಿಕೆ ಇದೆ: ಕ್ಷೀರೋದವಾರಿಧಾರಾಪೂರದ ಚೆಲ್ವಿಂಗೆ 
ಸೆಣಸಿ »ವಂತಭಿನವನೀಹಾರಡ ಪೂರದ ಬೆಳ್ತನೆ ಬಾರಿಸಿ ಪಾಂಡುಕಶಿಲಾತಲಂ 
ಸೊಗಯಿಸುಗಂಂ (ಆದಿಫು. ೭-೭೪) ; ಬಳಸಿ ವಿದಿಕ್ಕತುಷ್ಟಯಮನುತ್ತೆರ 
ಪೂರ್ವದಿನರ್ಧವೃತ್ತಮಂ ಪೊಳೆವುವೆ ಪಾಂಡುರಪ್ರಭೆಯ ಪಾಂಡುಕಮುಂ 
ಕವಿಲಾದ ರತ್ನಕಂಬಳಮುಮೆನಿಪ್ಪ ಜೈನಸವನೋತ್ಸವಪೀಠಶಿಳಾಚತುಷ್ಟಯಂ 
(ಮಣು. ೧೨-೯೦). ೭. ನವನಿಧಿಗಳಲ್ಲಿ ಒಂದು; ಹದಿನೆಂಟು ಪ್ರಕಾರದ 
ಧಾನ್ಯಗಳನ್ನು ಒದಗಿಸುವ ಸಾಮರ್ಥ್ಯವುಳ್ಳ ನಿಧಿ: ಶ್ರೀಗೃಹದೊೂ* 
ಪುಟ್ಟಿದ ಕೂಳ ಮಹಾಕಣಳೆ ನೈಸರ್ಪ ಪೂಂಡುಕ ಪದ್ಮ ಪಿಂಗಳ ಮಾಣವಕ 
ಶಂಖ ಸರ್ಪರತ್ನಂಗಳಿಂಬ ನವನಿಧಿಗಳುಂ (ಆರಫು- ೧೫-೩ 5); ಧಾನ್ಯಂಗಳು 
ಹದಿನೆಂಟುಪ್ರಕಾರವ ತಾನೀವ ಪೂಂಡುಕ ನಿಧಿಯು (ರ್ಯಾರಕಾ. ೧೦-೪೨೮). 
[ಸಂ.] 

'ಪಾಂಡುಕಂಬಲ, ಪಾಂಡುಕಂಬಳ (ನಾ). ೧. ಬಿಳಿಯ ಕಂಬಳಿ: 
ಪಾಂಡುಕಂಬಳ : ೧. ತಗುಳ್ಳೆ ಕಿಲಾಕ್ರಮಿಸೆ ಲೋಕಮನೆಯ್ದೆ ಸರೋಜ 
ಸಂಭವಂ ಪೊದಿಸಿದ ಪಾಂಡುಕಂಬಳೆವಿದೆಂಬವೊಲಾದುದು ಮಂಜಿನು 

೨. [ಜೈನ] ಪೂಂಡುಕವನದಲ್ಲಿರುವ 

ನಾಲ್ಕು ಪೀಠಶಿಲೆಗಳಲ್ಲಿ ಒಂದು: ಪಂಂಡುಕ ಪುಂಡುಕಂಬಳ 

ರಕ್ತಕಂಬಳಾತಿರಕ್ತಕೆಂಬಳ ವಿಶಾಲರತ್ನಶಿಳಾತಳಪ್ರಶಿಷ್ಮಿತೆ ಭಗವಜ್ಜ 
ನ್ಮಾಭಿಷೇಕಹಿಂಹಾಸನೂಳಂಕೃತಮುಮಾಗಿ (ಆಂಫ: ೧-೪೯ ನ): ಎಳಸ 
ತ್ಪಾಂಡುಕ ಪಾಂಂಡುಕಂಬಳ ಶಿಲಾಪಟ್ಟಂ ಶಿಲಾಪಟ್ಟಕಂಬಳ ಸೆತ್ಕಾಂತ್ಯತಿರತ್ನ 
ಶಿಲಾಪಟ್ಟಂಗಳಂ ನಾಲ್ಮೂ ಕೋಣ್ಗಳೊಳೊಪ್ಪಿರ್ಪುವು. .. 
ಸವನಸ್ಥಾನಂಗಳಿ: ಶೈಳದೊಳ್‌ (ಶ್ರಷೃಪು- ೦೦-೫೮): PF 
ಪಾಂಡುಕ. ಪಾಂಡುಕಂಬಳ, ರಕ್ತಕಂಬಳ್ಳ ಅಸಿರಕ್ತಕಂಬಳ 
ಎಂಬ ಈ ನಾಲ್ಕು ಹೀಠಶಿಲೆಗಳು ಅನುಕ್ರಮವಾಗಿ ಭರತ 
ಕ್ಷೇತ್ರ, ಪಶ್ಚಿಮವಿದೇಹ, ಐರಾವತ ಹಾಗೂ ಪೂರ್ವವಿದೇಹದ 
ತೀರ್ಥಂಕರರ ಜನ್ಮಾಭಿಷೇಕಕ್ಕೆ ನಿಯಮಿತವಾಗಿವೆ ಎಂಬ ನಂಬಿಕೆ ಇದೆ. 


ರ್ವರಂ (ಕೃಶೃಫು- ೬-೩೮): 


ಸಂಚಳ 
ಜಿನದ್ರಜ NR 


[Xಂ.] 
ಪಾಂಡುಕಂಬಲಿ, ' ಪಾಂಡುಕಂಬಳಿ (ನಾ). ಬಿಳಿಯ ಕಂಬಳಿಯನ್ನು 
ಹೊದಿಸಿದ ರಥ. ಪಾಂಡುಕಂಬಳಿ : “ಪಐುಂಡುಕಂಬಳೀ . . , ಬಿಳೀ 
ಕಂಬಳಿ, ಪ್ನಾನಲ್‌ ಮುುಂತಂದರ್ಪಳಂದ ಹೊದಿಸಲ್ಹಟ್ಟ ರಥದ ಹೆಸರು” 
(ದ್ಮಾಂತಿ- ೨೫೨).- [ಸಂ. ಪೂಂಡುಕಂಬಲಿನ್‌] 


'ಪಾಂಡುಕಂಬಲ' ನೋ. 
ಪಾಂಡುಕಂಬಳಿ :ಪಾಂಡುಕಂಬಲಿ' ಮೋ. 


ಪತಿಂಡುಕವವೆ 


ಪಾಂಡುಕವನ (ನಾ). -ಪಾಂಡುಕ ೫ : ಭದ್ರಸಾಲಾನಂದನ- ಸೌಮನೆಸ 
ಪೂಂಡುಕವನವಿರಾಜಿತಮಂ೨ (608- ೧-೪೪ ಕ); ಪಾಂಡುಕವನಕ್ಕಡರ್ದತ್ತು 
ಸುರೇಂದ್ರವಾರೆಣಂ (ಕರ್ರಿ. ೦೨-೦೦೪. [ಪಾಂಡುಕ -ವನೆ] 

ಪಾಂಡುಕಾಮೂನ್‌ (ನಾ). ಕಾಮಾಲೆ ; ಅರಿಸಿನಮುಂಡಿಗೆ ರೋಗ : 


ವಜ್ರಗಿರಿ ರೆ ಆಕಳ ಮಜ್ಜಿಗೆಯಲ್ಲಿ ಕೊಳ್ಳಲು ಪೂಂಡುಕಾ-ಖಲೆ 
ಮಾಣ್ಣು ರ: ೨೩0). [ಪಾಂಡ್ಯು ೬ಕಾ'5ಖಲೆ] 
ಪಾಂಡುಗಾತ್ತ ನಾ) ಬಿಳಿಬಣ್ಣದ ಮೈಯುಳ್ಳವನು ; ನಾರದ: 


ಪೂಂಡುಗಾತ್ರಂ ತಳರ್ದನಘಲತಾದಾತ್ರನಾ ಬ್ರಹ್ಮವುತ್ರಂ (ಇಗಂ- ೨-೪೪). 
[ಪಂಂಡ್ಕ್ಮು 4 ಗಾತ್ರ] 
ಪಾಂಡುಚ್ಛತ್ರ (ನಾ). ಬಿಳಿಯ ಕೊಡೆ ; ಶ್ವೇತಚ್ಛೆತ್ರ: ಜಾತಿವಾಜಿ 


ಸನಾಜಂ ಮದವದ್ದಜೇಂದ್ರಘಟೆ ವಾಂಡುಚ್ಛತ್ರಪಂಡಂ ನಿಗುಂಬಸೆ 
ಪುತ್ರಂಗಿದಿರ್ವಂದರಂದರೆಸಿಯೂಂ ಭೂಪಾಲನು೦ (ತಂರ್ರಶ್ರ- ೬-೪೯) 
(ಪಾಡು 4 ಛತ್ರ] 


ಪಾಂಡುದೇಹ (ನಾ). ಬಿಳಿಯ ಮೈ ; ಧವಳಶರೀರ : ಮಹಾಪಾಂಡು 
ದೇಹಮೂಮುಜ್ಞ ೃಂಭಿವೇಣಂಕೆಯಂಂ ಬಗೆಗೊಳಲ್‌ . . . ಅಬ್ಬಭವಹಂಸಂ 
ಪಾಅಕಿತಭ್ರಾಧ್ವದೆೊಳ್‌ (8ಗರಿ. ೦-೪೦). [ಪಂಂಡ್ಕು -. ದೇಹ] 

ಪಾಂಡುಪಕ್ಷ (ನಾ). ಪಾಂಡವರ ಪಕ್ಷಪಾತಿ : ಪಕ್ಷಿವಾಹನ ಪೂರ್ಣ 
ಲಕ್ಷಣ ಸರ್ವೇಶ ಮೋಕ್ಷದಾಯಕ ಪೂಂಡುವಕ್ಷ (ಏರಾಕ್ಕ- ೭೬-೦). 

[ಪಾಂಂಡ್ಮು 4 ಪಕ್ಷ] 

ಪಾಂಡುಪಲ್ಲಿ (ನಾ). ಒಂದು ಬಗೆಯ ಮರ; ಬಿಳಿಯ ಕಡವ: 
“ ಧೂಸರಾ_ಪಾಂಡುಪಲ್ರಿ ” (೬೩40: 6೨). [ಸೂ. ಪಾಂಡುವೆಲ್ಲೀ] 

ಪಾಂಡುಪಿಂಡ (ನಾ). ಕುದುರೆಯ ತಿಗದ ಕೆಳಗಿನ ಭಾಗ : ಊರುವಿನ 
ಕಣ್ಮದೆಡೆ ತುನಾರದೊ" ನೀಂ ವಾಂಡುಪಿಂಡಮೆಂಬಭಿಧೂನಂ 
೯-೫೪). [ಪಾಂಡ್ಕು + ಪಿಂಡ) ಸ 

ಪಾಂಡುಭೂಮಿ (ನಾ). ಬಿಳಿಯ ಮಣ್ಣುಳ್ಳ ಭೂಮಿ ; ಮೊಗೆಮಣ್ಣಿನ 
ನೆಲ: “ ಪಾಂಡುಭೂ(ಎಂ)ಮಿಃ, ಉದಗ್ಳೂ(ಮ)ಮಿಃ ೨ ಈ ಮೊಗೆಯ 


(ಅಕ್ಕತಾ- 


ಭೂಮಿ " (ಹರಾಯ: ೬-೩). [ಪೂಂಡು; ಭೂಮಿ] 
ಪಾಂಡುರ (ಗು). ೧. ಬಿಳಿಯ; ಬಿಳುಪಾದ : ಘನತರುಶೂಖಾ 
ಗ್ರಾ ನಾಗ್ರನಿಭೃತಪೂ:ಡುರಕಘಫೋತಪಂಕ್ರಿಪ್ರಕರಂ ನೆನೆಯಿಪುದು. ಶೂನ್ಯ 


ಮಾಗಿಯುವುನೇಕ ಎ ಖನಿಪಾಗ್ಲಿಹೋತ್ರಧೂವಂಬನಿನ್ನುಂ (ಕಾರಂಫೂ. ೦೦೯); 
ರಂಭಸಿತ್ತು ರಘುರಾಮನ ಪೂಂಡುರದೆೇಹಮಂಡಲರಿ (ಶಂರಾಮಾ. ೩-೧೩೨). 
(ನಾ). ೨. ಬಿಳುಪು; ಬಿಳಿಯ ಬಣ್ಣವುಳ್ಳುದು: “ ಗೌರ; . . . 
ಏಂಂಡುರ;, ವಾಂಡು।, ಅವದಾತಃ. ಪಂಂಡರ ;ಃ ಈ ೧೨ ಬಿಳಿದು” 
(ಹಕಾಯು- ೦೨೦-೪೭) ; ಅಂಬಾಲೆ ಮದ್ರೂಪಮಂ ಕಂಡು ಮೊಗಮಂ 
ಪೂಂಡುರೆಂ ವಮಹಾಡಿದಳಪ್ಪುದಆಾಂದಾಕೆಗೆ ಮಗಂ ಪಾಂಡುರೋಗ 
ಸಂಗತನುಂ ಅತ್ಯಂತಪ್ರತಾಪನುಮಾಗಿ ಪಾಂಡುರಾಜನೆಂ ಬ ಮಗ 
ನಕ್ಕುಂ (ಕ. 3. ೦-೮೩ 6). ೩. ತೊನ್ನು ; ಶ್ವೇತಕುಷ್ಠ :“ ಪಾಂಡುಃ , 
ಪಾಂಡುರ; ಈ ೨ ಬಿಳಿಯ ಬಣ್ಣವುಂ, ರೋಗವು). ರಾಜನುಂ * 
(ಉಳ್ಳ. ೦೦೦). [ಸಂ.] 

ಪಾಂಡುರಂಗ (ನಾ). ೧. ಬಿಳಿಯ ಬಣ್ಣದ ದೇಹವುಳ್ಳವನು. 
೨. ಶಿವ; ಈಶ್ವರ :  ಪೂಂಡುಂರೆಂಗನ ಭಕ್ತರ ಭೂಮಂಡಲದೊಳಗೆ 
ಸುಳಿವ ಜಂಗಮವಮಂಡಳಿಗಳಂ ಕರಸಿದರು. ಪಡಿಹಾಜರಂ ಕಳುಹಿ 
(0ಸಫು. ೪-8); ಕಂಗಳು ಮುೂರಿದರ್ಶಿಗಸು1ಂಗೆಯನು ಧರಿಸಿ ತಿಂಗಳ 
ಸೂಡಿಯು ಪಾಂಡುರಂಗ ತಾನಲ್ಲನದು ನಾರಂಗದ ಫಲ ಪಾಲ್‌ ಇಷ್ಟ 
ಲಿಂಗಾಭಿಷೇಕಂ ( ಮೈಲಾರ. ೨೦೮-೨೦). 
[ ಪಾಂಡುರ 4 ಅಂಗ್ಕ ] 


`3೪೭೭ 


ಕಾಂಡಿ 


ಪಾಂಡುರಂಗ್ಕ (ನಾ). ಪಂಢರಾಪುರದಲ್ಲಿ ನೆಲೆಸಿರುವ ವಿಷ್ಣುವಿನ 
ಅವತಾರ ; ವಿಠ್ಠಲ: ನಾ ನಿನ್ನ ಮನಕೆ ಬುರೆನೆ ಜಯ ಪಾಂಡುರತಿಗ 
(ಫಿಕಂರ. ೩-೦೨೬ ಶಣ್ಣಂ) ; ನಾಪಂದೇವ ಪಾಂಡುರಂಗನ ಭಕ್ತ (ಉರರ. 
3೪೨). [-€ಪಂಢರ್ಯ ಕೀ ಮರಾ. ಪುಢರ) 4ರಂಗ] 

ಪಾಂಡುರಂಗವಿಟ್ಕಲ (ನಾ). - ಪಾಂಡುರಂಗ: ಅನ-ತಕೋ:! 
ಬ್ರಹ್ಮಾಂಡನಾಯಕ . . . ಪು:ಡುರೆುಗವಿಟ್ಕಲ (ಪಫುರಂಡ. ೪-೬೭ ಗಡ್ಮ). 

[ಪಾಂಡುರಂಗ 4-ವಿಟ್ಮಲ] 
ಪಾಂಡುರಕುಪ್ಮ (ನಾ). ತೊನ್ನುರೋಗ : “ಪಾಂಡುರಕುಷ್ಕಂ ಶ್ವಿತ್ತ.೦” 
(ಪಾಂಡುರೆ ೬ ಕುಷ್ಮ] 


(ಬಸ: ೭೩-೩೬). 


20 [ಪಾಂಡುರತೆ (ನಾ). ಬಳಿದಾಗಿರುವಿಕೆ ; ಧವಳತೆ ; ಬಿಳುಪು: 
ದುಗ್ಳಾರ್ಣವಫೇನಪಾಂಡುರತೆಯಂ ಕೆಯ್ಕೊಂಡು ಬೆಳ್ಚಿ೦ಗಳ ತಿರೆ 
ತೋಚಾತ್ತೆಸೆವುತ್ತರೇಯವಸನಂ ರಾಜೇಂದ್ರಚೆಂದ್ರಾ೨ಕನಾ (ಕಾರಂಪೂ. ೨೦). 

[ಸಂ. ಪಾಂಡುರತಾ) 


ಪಾಂಡುರಿತ (ಗು). ೧. ಬೆಳ್ಳಗಾದ ; ಬಿಳಿಬಣ್ಣವನ್ನು ಹೊಂದಿದ : 
ಪಳಕಲವತಾಕ್ಷತ ಕ್ಷೀರಗೌರಪುಂಡುರಿಶಕರ್ಕೇತನಕರಂಡಕಂಗಳಿಂ . . . 
ಮುನಂಗೊಳಿವ ದೇವಪೂಜಾಗೃಹಮಂ ಮೊಕ್ಕು (ಶಂಕಾಮಾ- ೦೨-೨ ವ) 
(ನು). ೨. ಬೆಳ್ಳಗಾದುದು: ಸುರಸ್ವ್ವೀಯರಪಾಂಗಾಕ್ಷಿಪ್ರಭಂಸ-ಚಯ 
ದಿನುದಿತ ದೇಹಾಂಶುಸಂದೋಹದಿಂ ಮೇದುರ ಭಮ್ಮಿಲ್ಲಬ್ಕುತಿಸ್ತೋ:ನುದಿ 
ನಧೆರೆಮುಯೂಖಾಳಿಯಿಂದೆತ್ತಲುಂ ಮಾಂಡುರಿತಂ ವೈಶಂಗಿತಂ ಕರ್ಬುರಿತ 
ಮರುಣಿತು ವ್ರೋಮರವಂಗಂ (ಕಂದ್ರಪು- ೦೨-೭೮). ([ಸಂ.] 
ಪಾಂಡುರೋಗ (ನಾ). ಇ ಪಾಂಡ್ಕು ೩: ತ್ರಿಕಟುಕ, ಚಿತ್ರಮ ಎಲ, 
ಕಬ್ಬಿಣಕಿಟ್ಟಿ ಇವಂ ಚೊರ್ಣ ವಂ ಮಾಡಿ ಆಳಲೆಯಲ್ಲಿ ಕುಡಿಯೆ ಪಾಂಡು 
ರೋಗ ಕೆಡುಗುಂ (ತಿಂ. ೧೭೨) : ಪಾಂಡುರೋಗಕ್ಕೆ . . . ಅಭ್ರಕವು 
ಬಹಳ ಉಪಯುಕ್ತವಂಗುವುದು (850. ಎಖ- [ಪಾಂಡ್ಮು 4 ರೆ] 

೩5 [ಪಾಂಡುರೋಗಿ (ನಾ). ಕುಮಾಲೆರೋಗದಿಂದ ನರಳುವಬನು: 

ಪೆರ್ಮೆಯಹ ಪಾಂಡುರೋಗಿಯೆ ಮುನ್ನ ದೇವಗುರುಭಕ್ತರರ್ಥಾಪಹಾರೀ 
(೦6 ಫು ೪-3೨-೩೫) : ಅೆಂಜುತಳುಕುತ್ತ ಸುರತಂಗೆಯ್ಕಲವರುವರದಿ 
ನೆರೆ ಪಾಂಡುರೋಗಿ ಪುಟ್ರ್ರುವನು (ತವಮೋ. ೦೪-೪೪): 

[ಸಂ. ಪಾಂಡುರೊ:ಗಿನ್‌] 

39] ಪಾಂಡುವಾತ (ನಾ). ಒಂದು ಬಗೆಯ ವಾತರೋಗ (?) : ಒಂದು 
ಕವಾಟಕಂ ಕೊಂಡೊಡೆ ಮುಂದಾಗ್ನಿ. ಶೂಲೆ, ಪಾಂಡುವಾತ, ಮೇಹ. 
ವಾತಶೂಲೆ ಇಷ್ಟೂ ಮಾಣುವುವೆ (ಎವೈವಿ. ೪೩)- (ಪಾಂಡು, 4+ ಮತ] 

ಪಾಂಡುಸಂಧಿ (ನಾ). - ಪಾಂಡುಪಿಂಡ : ತ್ರಿಕದೆರಡುಂ ಕೆಲಕ್ಕುಂ 
ರೋಹಿಣಿಸಂಧಿಯೊಂಬ ಪೆಸರಕ್ಕುಂ ಅಲ್ಲಿಂ ಕಟಗೆ ಪಾಂಡುಸಂಧಿಯೆಂಬ 
ಪೆಸರಕ್ಕು೦ (ಅಕ್ಕಕಾ. 6-೪) ; ಶಿಕ(ಗುದಿರ್ಕೆಲ ರೋಹಿಣಿಯೆನಿಸುಗು 
ವುಶುವದಜ ಕೆಬಗೆ ಪಾಂಡುಸಂಧಿಯೆ (ಅಕ್ಕಶಾ- ೯೩); Pp ಇಲ್ಲಿ ಛಂದಿ.ಇ, 
ದೋಷವಿರುವುದರಿಂದ ಪಾಠ ಕೆಟ್ಟಿರಬಹುದು. ([ವಾಂಡು ನಥ] 

ಪಾಂಡ್ಯ (ನಾ). ೧. ಭಾರತದ ದಕ್ಷಿಣಭಾಗದ ಒಂದು ದೇಶ 
ಅ ಮಧುರೆಯನ್ನು ರಾಜಧಾನಿಯಾಗಿ ಹೊಂದಿದ್ದ ದೇಶ : ಚೇರ 
ಪಾಂಡ್ಯ ಕಳಿಂಗ ಖಸಾನ್ಹ ,ಯಾದವಮಹೀಭುಜವತಾಳಿಮಣಾಬ್ರಜ 
ಪ್ರಭಾಲಿಂಗಿತವಾದಪೀಠ೦ (೫ೌ923- x೫, ೪೬-೩; 1972) 3: ಬೋಳಚಿ:ರ 
ಪಾಂಡ್ಯಕಳಿಂಗಾದಿ ವಿಷಯಂಗಳಂ ಸಾಧಿಸಿ ಕಪ್ಪಂಗೊಂಡು (ರರ್ಮಾಮ್ಮ . 
೧೦-೭೦). ೨. ಪಾಂಡ್ಕದೇಶದ ರಾಜ: “ಪಾಂಡ್ಮಃ ಪ.ಸಡಂ 
ರಾಜಮಂ”(೫ ಕಕ್ಕ ೦೦೦): ಪಳೆಯಾಟ್‌ ೂಳ್ಲೇಬನಾಟನ್ನಿಆ್‌ದು ವಂಡಿಪಿದೊಂ 
ಪುಣ್ಣ ನನ್‌ (ಎಳ. ೩1. ಇತ್ರರು- ೭೬-೩೭ 937); ಎಲೆ ಚೊ.ಳ್ನುತಿ 
ಪಾಳ ಸನ್ವವೆಟ3ಿಯಂ ನೀಂ ನೀವಿಕೊಳ್‌ ನಿನ್ನನುಂ ಗೊಲೆಮಾಣ್ಣತ್ತಿರು 


35 


ಪಾಂಡ್ಯಗದ್ಯಾಣ 


ಪೂಣ 


ವವ 
“ಲವ 
aé ಹ 


ಭಯಂಗೊಣ್ಣೋಡದಿರ* 
(ಸಂ.] 


(ಎಳ. 11, ೫-೧೧೨; 974). 


ಪಾಂಡ್ಕಗದ್ಯಾಣ (ನಾ). ಒಂದು ಬಗೆಯ ಚಿನ್ನದ ನಾಣ್ಯ : ಪಾಂಡ್ಯ 


ಕುಲದವರಾದ ಅಳುಪರ ನಾಣ್ಯ : ಬಿದಿರಗದ್ದೆಯ ಮೇಲಿಕ್ಕಿದ 


ಪುಣ್ಣ ,ಗದ್ಮುಣಂ ಮುವತ್ತುಮನು ಪೊನ್ನ ವೃದ್ಧಿಯುಮಂ ಅಗ್ರಕೆನ್ನು 


ಶಾಸನಮಾಗೆ ಮಾಡಿಸಿದ ಧರ್ಮ (4%. ೪17, ೩6೧-೧೬, 1140). 
` [ಪೂಂಡ್ಯ 4 ಗದ್ಮಾಣ) 


ಪಾಂಡ್ಕಗಾವುಂಡ (ನಾ). ಒಬ್ಬಾತನ ಹೆಸರು: ಪುಣ್ಣ ಗುವುಣ್ಣಂ 
ತಮ್ಮ ಕೆಆ್‌ಯೊಳ್‌ ಮಾಧವಯ್ಯಜಸ್ಸ ಇರ್ಕಣ್ಣುಗ ಮಣ್ಣ ಪೆನ್ನಸ ಬಿಟ್ಟ 
(ಪಾಂಡ್ಯ 4 ಗಾವುಂಡ( ಆಗಾಮುಂಡ)] 
ಪುಣ್ಣ ,ವಿಲ್ಲರಸರಾ 
[ಪಂಂಡ್ಕ - ಎಲ್ಲರಸ್ಕ) 


(2. ೫%, ಹೊಳೆನ. ೭6-8; 974). 
ಪಾಂಡ್ಕವಿಲ್ಲರಸ (ನಾ). ಒಬ್ಬಾತನ ಹೆಸರು: 
ಮಗನ್‌ ದೇವು (ಎಇ. 11, ೧೯-೧; ಸು. 800). 
ಪಾಂತ (ನಾ). ಪಕಾರದಿಂದ ಕೊನೆಗೊಳ್ಳುವ ಶಬ್ದ : ಪಂಂತಕ್ಕೆ ಅಪ್ಪು, 

ಆಲಿಂಗನೇ, ಉದಕೇ ಚೆ (ಕಠುರಾ); 

ಆಂತವರ್ಣವಾಗುಳ್ಳ ನಾನಾರ್ಥ ವದಸಮೂಹವು (1ಡ್ಕಾಂತಿ. 908). 
[ಪೃ 4 ಅಂತ್ಯ] 

ಪಾಂತಿಪುರ (ನಾ). ಒಂದು ಊರಿನ ಹೆಸರು; 

ಜಿಲ್ಲೆಯ ಈಗಿನ ಹಾನಗಲ್ಲು: ಸ್ವಾಮಿಶರ್ಮ್ಮಣೇ ಪಾನ್ತಿಪುರ 

ವಿಷಯೇ . ಕಿಲುಕುಪ್ಪುಟೂರಗ್ರಾಮಗ ಮ] . . . ಸೋದಕಂ ಸದಕ್ಷಿಣಂ 


. : .ದತ್ತೆವಾನ್‌ (೪3. 11, 0-00; ಸು- 606) ; ಬನವಂಸಿಪುರವರೇಸ್ವರಂ 
ಪೂಂತಿಪುರಾಧಿಪಂ ಶ್ರೀಮನ್ಮ ಯೂರವವರ್ಮ್ಮದೇವಂ (A: XX, ೨೪.೯8 


1054) - [ಪಾಂಶ್ಶಿ 4- ಪುರ] 

ಪಾಂಥ (ನಾ). ದಾರಿಹೋಕ ; ಪ್ರಯಾಣಿಕ : “ಪಯಣಂಬೋಪಾತಂ 
ಮಾರ್ಗಯಾಯಿ ತುಂ ಪಥಿಕನಧ್ವನೀನಂ ಪಾಂಥೆಂ” (ಶಸ್ತ್ರುಕೋ. ೪೩-೨); 
ಎನಸುಂ ಕೈವಾರದಿ೨ದಿಲ್ಲದ ಗುಣಗಣಮಂ ರಾಗದಿಂ ಕೆಮ್ಮನೀ ಪೂಂಥ 
ನೊಳಧ್ಯೂರೋಪಣಂಗೆಯ್ದೊನಗನವರತಂ ಬಣ್ಣಿಸುತ್ತಿರ್ದಲ್‌ (ಕಾರಂಉ.-೨೬೨); 


ಯುವತಿಯುರಾರ್ದು ಚಪ್ಪರಿಸೆ ಕೋಗಿಲೆಯಾಂಚರಮೆಂದು ಬೆರ್ಚಿ 
ಪಾಣವು ಗಿಳಿವಿಂಡು ಪಂಂಥರೆರ್ದೆ ಪವ್ವನೆ ಪಂಜುವುವಾ ಪ್ರದೇಶದೊಳ್‌ 
(ಅನಂಫ- ೦-6೨). (ಸಂ.] 

ಪಾಂಥಶಾಲೆ (ನಾ). ಪ್ರಯಾಣಿಕರು ತಂಗುವುದಕ್ಕಾಗಿ ನಿರ್ಮಿಸಿದ 


ವಿಶ್ರಾಂಶಿಗೃಹ ; ಛತ್ರ : ಪಂಂಥಶಾಲೆಗಳು ಮತ್ತು ಪಾಂಥರಾಲಾ 
ಪಾಲಕರ: (ಉರಾನ.೨೪0) [ಪಾಂಥ--ಶಾಲೆ,] 

ಪಾಂಥಸ್ತ (ನಾ). *ಪಾಂಥ : ಅಂದು ಗುಡಿಯಲ್ಲಿ ಅತಿಥಿ-ಅಭ್ಯಾಗತ- 
ಪಾಂಥಸ್ತೆರಿದ್ದರೆ, ಕಾಕಾ, ಅವರಿಗೆ ಗುಡಿಯಲ್ಲಿಯೇ ಪ್ರಸಾದವುಗಬೇಕೆಂದು 
ವಿನಮ್ರವಾಗಿ ಬಿನ್ನವಿಸುತ್ತಾರೆ (ಶಹ, 11, 62. [-ಪುಂಧಸ್ಥ) 

ಪೂಂಥಸ್ಮ (ನಾ). ವಪಾಂಥ : ಮಧ್ಯಾಹ್ನದ ಬಿಸಿಲಿನಲ್ಲಂತು ಸುತ್ತು 
ಮುತ್ತಲಿನ ಗ್ರಾಮಗಳು ಸದ್ಯಕ್ಕೆ ಸಂಡುತ್ತವೆಂದು ಪಾಂಂಥಸ್ಥನು ಭ್ರಮೆ 
ಗೊಳ್ಳುತ್ತಾನೆ (ಕಲಗ. ೭); ತಾನೊಬ್ಬ ಮಾನವ, ಜನನ-ಮರಣಗಳ 
ನಡುವಿನ ದಾರಿಯನ್ನು ತುಳಿಯುವ ಪಾಂಥಸ್ಥ, ತನ್ನ ಮನಿಗೆ ಶಾಂತಿಯಿಲ್ಲ 
ದೇಕೆ? (ಸಮೇ. ೩೦೦). [ಸಂ.] 

ಪಾಂಬ *ಪಾಣ್ಟ ' ನೋ. 

ಪಾಂಬಬ್ಬೆ (ನಾ). ಒಬ್ಬಾಕೆಯ ಹೆಸರು: ಪದಿಯಲ ದೊರಪಯ್ಯನ 
ಹಿರಿಯರಸಿ ಪಂಂಬಬ್ಬೆ ತಲೆ೨೬*ದು ಮೂವತ್ತುವರಿಸಂ ತಪಂಗೆಯ್ದಯ್ದಂ 


Kn 
೪ಲಕಿ. 


ನೋನ್ನುಚ್ಛಮಠಾಣಮೇಣಜಗಿದರಳ (ಎಕ. ೪, ಕಡೂರು. ೦-೦೫; 971). 
(ಪಂಂಬ್ಯ 4 ಅಬ್ಬೈ] 


ಪಾಂತವರ್ಗಃ _. ಪಕಾರವೇ 


ಐ ಧಾರವಾಡ 


೫೪೭೮ 


20 


40 


66 


ಪಾಂಸುಲೆ 


ಪಾಂಬುಳಕುಂಟೆ (ನಾ). ಒಂದು ಸ್ಥಳದ ಹೆಸರು: ತೆಂಜ್ಕಣದೆಸಿ 
ಗುಡ್ಡೆಗಲ್ಲು ತುಮ್ಪಕುಣ್ಣೆ ರೇವುಕುಣ್ಟೆ ಪಾಮು್ಬುಳಕುಣ್ಟೆ (ಎ೪. 2:೭ 
ಶರಾ: ೩6-೩೬; 876). [ಪುಂಬುಳ್ಳ 4 ಕುಂಟೆ] 


ಪಾಂಬೆ « ಪಾಣಕ್ಕಿ' ನೋ. 


5 |ಪಾಂಶು (ನಾ). (ಮಣ್ಣಿನ) ಧೂಳು; ಹುಡಿ; ರಜ: ತೋಯೆ... 


ಕ್ಷೀರಫೃತಂಗಳೊಲ ಸ್ನೇಹಗುಣಂ ಪ್ರಕರ್ಷೂಪ್ರಕರ್ಷದಿಂ ವರ್ತಿಸುಗುಂ 
ಪೂಂಶುಕಣಿಕಾಶರ್ಕರಾದಿಗಳಲ್ಲಿ ರೂಕ್ಷಗುಣಂ ವರ್ತಿಸುಗುಂ (ತತ್ಕೃತ್ರ. ೨೪೮)- 
[ಸಂ.] 

ಪಾಂಶುಕೇಳಿ (ನಾ). ಧೂಳಿನಲ್ಲಿ ಆಟವಾಡಂವಿಕೆ ; ಧೂಳಾಟ : ತ್ವರಿತ 
ಗತಿಪ್ರಯಂಕ್ತ ತುರಗೋತ್ಯರಸತ್ತುರಘಟ್ಟನೋತ್ಮಿ ತೋದ್ದುರರಜಮರ್ಕ 
ಮಂಡಲಮನಾವರಿಸುತ್ತಿರೆ 7, , , ನಿರ್ಜರಕರಿ ನಂಶುಕೇಳಿಯ 
ನೊಡರ್ಚ್ಟುಗುಮುಪ್ಲಿ ಜಯಪ್ರಯಾಣದೊಳ್‌ (೫೬8. ೩-೦). 

[ಪುಂಶು--ಕೇಳ್ಳಿ (ಇ ಕೇಲಿ)] 

ಪಾಂಶುಲೆ (ನಾ). ೧. ಮುಟ್ಟಾದವಳು ; ಯತುಮತಿ. ೨. ಜಾರೆ; 

ವ್ಯಭಿಚಾರಿಣಿ : “ ಪಂಂಶುಲಂಇಜಂರೆ ” (ಕಾಕಕ್ಕ. ೨೩೪). 
[ಸಂ. ವಾಂಶುಲಾ) 

ಪಾಂಶೆ  ಪಾವಸೆ ' ನೋ. 

ಪಾಂಸು (ನಾ). ೧. ಇ ಪಾಂಶಂ: “ಪಾಂಸುಃ, ಕ್ಷೋದಃ, ರೇಣುಃ, 
ಚೂರ್ಣಂ, ಧೂಳೀ, ರಜಃ__.ಈ ೬ ಧೂಳಿ” (ಶಂಾಯು.೬&-೨6೪); ವಿವಿಧ 
ವೈಪಥಪಾಂಸುಗಳಿಂದೆ ನಾಡೆ ಸೀಟ್‌ದ ತಲೆಯಂ ಕರಂ ಮುಲಿನಾತಾದ 
ಪಟಚ್ಚರಮುಂ ನೆಗಚ್ಚಿಲಂದಿದಿರೊಳೆ ಲೇಖವಾಹನಿವಹಂ ಬರೆ ಕಂಡನಿಳಾಧಿ 
ನಾಯಕಂ (೪ರಂಉ. ೬೩೩೨); ಅರಿಚರಣಪಂಂಸು ಪತ್ತಿರೆ ಶರೀರದೂಂ 
ತೊಡೆದು ಕಳೆದೆ ವಸ್ರಾಂಚಲದಿಂ ಗುರುನಂಪನ ನೀನೆನ್ನೀ ಪರಿಭವಪಾಂಸು 
ವನದೆಂತು ಪೇಟು* ಕಳೆದಪೆಯೋ (ಗರಾಯು.೯-30); ಕುಸುಮತರುಗಳ್‌ 
ಮರುದಂಹತಿಯಿಂ ಪರಾಗಪಾಂಸುಪ್ರಸರಂಬೆರಸಲರ ಸುರಿವಪುವು (ಗಂ. 
9-೬೦)- ೨. ಹೂವಿನ ಧೂಳಿ ; ಪರಾಗ: « ಪಾಂಸುಕೇಳಿ ' ಪರಾ. 
೩. ಒಂದಂ ಬಗೆಯ ಗಿಡ; ಪರ್ಪಟಕ : “ಪುಂಸು ಪರ್ಪಟಕಮಕ್ಕು* 
(ಮುಂಗರಾ- ೪೨-೩೮). [ಸಂ.] 

ಪಾಂಸುಕೇಳಿ (ನಾ). ೧. ಎ ಪಾಂಶುಕೇಳಿ : 
ದರಹಸಿತತರಂಗಿತಗತಿಸ ೈಲಿತಮುಗ್ಮಜಲ್ಲಿತಾದಿ ಬಾಲ್ಕವಿಲಾಸಂಗಳಿಂದಂ 
ಕರಿಕರೋದ್ಧೂತಧೊಲೀವಿಲಾಸ ಪೂಂಸುಕೇಳಿಯಿಂದಂ . , , ಆನಂದಿತ 
ಹೃದಯನಂಗಿ (60ಫು. 5-80 5) ; ಆಡುವ ಪಾೋಸುಕೇಳಿಯೊಳೆ ಸಲ್ವ 
ತೊದಳ್ನುಡಿಯುಂ ನೂಡೆಯುಂ ರೂಡಿಸೆ (860. ೩.೭೦). 
೨. ಹೂವಿನ ಪರಾಗದಲ್ಲಿ ಆಡುವಿಕೆ: ಪರಾಗಪುಂಜದೊಳ್‌ ಪಜ್‌ಎಡಿ 
ಸಿತ್ತು ಭೃಂಗಶಿಶು ನೀರಜದೊಳ್‌ ನಿಜಪುಂಸುಕೇಳಿಯೆಂ (ಶಂಠ್ರಶು- ೭-೬೦). 

[ಪಾಂಸು 4 ಕೇಳ್ಳಿ (= ಕೇಲಿ)] 

ಪಾಂಸುಲೆ, ಪಾಂಸುಳೆ (ನಾ). ೧. ಮುಟ್ಟಾದವಳು ; ಯತುಮಶಿ. 

ಜಾರೆ; ಹಾದರಗಿತ್ತಿ; ವ್ಯಭಿಚಾರಿಣಿ: ' “ಸ್ವೈರಿಣಿ. . . 

ಅಭಿಸುರಿ ಪಾಂಸುಲೆ[೫ತಾಂ. ಸಂಂಬಂಧಕಿ] ಬಂಧಕಿಯೆನಲ್ಕೆ ಹಾದರದ 

ನಾರಿಯೆನಿಸಿಕ್ಕು” (ನುಂಗರಾ- «0-9; ಒರ್ವಳ* ಪಾಂಸುಲೆ ಈ ನೆಬದೆ 


ಆತನ ಲಲಿತೋತ್ತಾನಶೆಯಿತ 


ಈ 
ಆಸ್‌ 


ಪುಣ್ಬನ ನೆರೆವೆನೆಂದು. ಬಂದುದಂ ಭೂನುತನ ಮೋಳೆ ಸತಿಯರ 
ಗೋಷ್ಠಿಯಿನಂ ಮುಜಿತಿದಳು (ರ್ಮರಾ: 6.೬೪. ೩. ಭೂವಿಂ. 
ಪಾಂಸುಳೆ : ೨. "ಪಾಂಸುಳು,. ಬಂಧಕೀ, ಸ್ವೈರಿಣೀ, ಅಸತೀ, 
ಪುಂಶ್ಚಳೀ, ಇತ್ವರೀ. ಧರ್ಷಣೀ, ಕುಲಟಾ, ಅವಿನೀತಾ, 
ಅಭಿಸಾರಿಕಾ .. ಈ ೧೦ ಹಂದರಿಗಿಶ್ಚಿಗ" (ಹಲಾಯು. 60-49೨) 


ಬಳಸಿದುದರ್ಕವಾಜಿಖುರಘಟ್ಟಿ ತಮಾದಪರಾದ್ರಿಯಿಂದವಂಂಚ್ಚಳಿಸಿದ ಧಾತು 


ಪೂಂಸುಳ ೫೪೭೯ ಪಾಕನಾಥ 


ರೇಣುವೆನೆ ಚಕ್ರಯುುಗಂಗಳಗಲೈಗಿಚ್ಚು ಪಾಂಸುಳೆಯರ ರುಗದೇಲಕ್ಷಿ. . 
ಸಂಜೆಯ ಕೆಂಪು ಲೋಕಮಂ (8ಂದ್ರಶು. 6-9). [ಸಂ. ಪೂಂಸುಲಾ ] 

ಪಾಂಸುಳ (ಗು). ೧. ಧೂಳು ಮುಸುಕಿದ ; ಧೂಳಿನಿಂದ ತುಂಬಿದ. 
(ನಾ). ೨. ಧೂಳು ತುಂಬಿದುದಂ : ಸಮಾರನುದಾರಕದಂಬಕೇತಕೀ 
ಪ್ರಸರರಜಸ್ವೆರೆಪ್ರಕಟಪೂಂಸು[ಕಾಣಾಂ. ವಾತು]ಳಮಾದುದ: ಮೇಘಕುಲ 
ದೊಳ್‌ (ಶಂಶಕಾ. ೭-೨). [ಸಂ. ಪಾಂಸುಲ] 

ಪಾಂಸುಳೆ " ಪಾಂಸುಲೆ' ನೋ. 

ಪಾಂಸೆ "ಪಾವಸೆ' ನೋ. 

ಪಾಕ್ನ (ಗು). ೧. ತೀರ ಎಳೆಯ: ಪಾಕಕುಶಕಾಶವಿಶದಂ . 
ಕೃಷ್ಣಲಾಮರೀಬಿಂಬಾಕೀರ್ಣಂ ತನ್ನದೀಶಟಂ ಕಡುರಯ್ಯಂ (ರಾಶ. 
5-60). ಪಿ. ಸರಳಸ್ವಭಾವದ ; ನಿಷ್ಕಪಟವಾದ. (ನಾ). 
೩. ಬೇಯಿಸುವುದು ; ಪಕ ಗೊಳಿಸುವುದು : ಆ ಭೋಜ್ಯವಸ್ತುವಂ 
ಹಸನಾಗಿ ಪೂಕಮಂ ಮಾಳ ವಿವರದ ಶಾಸ್ತ್ರಮಂ ಮನಂಗೊಂಡು ಪೇಳ್ವೆಂ 
(ಸೂಶಕಾ. ೧-೫). "ನಳಪಾಕ ', " ಪಾಕಶಾಸ್ತ್ರ ' ಪರಾ. ೪. ಬೇಯಿಸಿ 
ಸಿದ್ಧಪಡಿಸಿದ ಅನ್ನ ಮೊದಲಾದುವು; ಅಡುಗೆ: ಭವಿ ಮಾಡಿದ 
ಪೂಕವ ತಂದು ಲಿಂಗಕರ್ಪಿಸುವ ಕಷ್ಟರ ಕಂಡು ನಂಚಿತ್ತೆನ್ನ 
ಮನವು (646. ೬೨೮) ; ಪರಿಪರಿಯ ಬಹುಭಕ್ಷ್ಯಪಾಕದ ಪರಿಮಳದ 
ಶಾಕಾದಿಗಳವೊಗ್ಗ ರಣೆಗಳ ಸೌರಭಕೆ ತಿಳಿದುದು ನಿದ್ರೆ ವವನಜನ 
(ಕುನ್ಮಾಳ. ೦೦-೨೨), ೫. ಪರಿಪಕ್ವತೆ; ಹಣ್ಣಾಗುವಿಕೆ; ಪರಿಪೂರ್ಣತೆ. 
೬. ಬೆಲ್ಲ ಅಥವಾ ಸಕ್ಕರೆಯನ್ನು ಕುದಿಸಿ ತಯಾರಿಸಿದ ಮಂದವಾವ 
ದ್ರವ : ಸಕ್ಕರೆಗೆ ನೀರು ಸೇರಿಸಿ ಕುದಿಸಿ ಪಾಕ ನೂಲಿನಂತೆ ಎಳೆಯಲು 
ಬರುವವರೆಗೆ ಕಾಯಿಸಬೇಕು (6ರುಸ್‌. ೦೧೧). "ಎಳೆಪಾಕ್ಕ' ಪರಾ. 
೬ ಮೂಲಿಕೆಗಳನ್ನು ಬಟ್ಟಿಯಿಳಿಸಿ ತೆಗೆದ ಸಾರ; ಕಷಾಯ :; 
ಆಡುಸೋಗೆಬೇರು, ಕಹಿಪಡವಲ . . . ಚೂರ್ಣಮಾಡಿ ಬಳ್ಳ ಹಸುವಿನ 
ಬೆಣ್ಣೆಯಲ್ಲಿ ಐಾಕವ ಮಾಡಿ ಹದದಲ್ಲಿಳುಹಿ ತೆಗೆದುಕೊಳ್ಳಿ ಹಳೆಯ ಜ್ವರ 
ಮಾಣ್ಣುಂ (ಸಕಕ. ೦೨೬). ಲೆ. ಕಾರ್ಯದ ಕೊನೆಯಲ್ಲಿ 
ದೊರೆಯುವ ಫಲ ; ಪರಿಣಾಮ ; ಸಿದ್ದಿ: ಪಾಕದೊಳತಿವಿಷವುಂ 
ಕಿಂಪಾಕಫಲಪ್ರತಿವುಮಖಲವಿಷಯಸುಖಂ (60ಫು. ೪-೬೪). ೯. ಪಚನ 
ವಾಗುವಿಕೆ : ಜೀರ್ಣವಾಗುವಿಕೆ. ೧೦. ಮಗು ; ಕೂಸು: “ಬಾಳಃ. 
ಪಂಕಃ . .. ಶಿಶುಃ, ಶಾಬಃ, ಡಿಂಬ;ಃ ಎ ಈ ೯ ಮುಗವು” 
(ಕಯು- 64-866). ೧೧. ಇಂದ್ರನಿಂದ ಹತನಾದ ಒಬ್ಬ 
ರಾಕ್ಷಸ : “ಪಂಕ ಎ ರಕ್ಕಸಂ” (ಕಾಕಕ್ಕ. ೧೫೮೦). "ಪಾಕಪಾಸನ' 
ಪರಾ. ೧೦೧೧: ಕುಳಭೂಭ ತ್‌ಪರಿಪ:ಧಿವಾವಕಮುಖಂ ಪಾಕಂ 
ಪಹಂ ... ಸತತಂ ಸಂಕ್ರಂದನಂ (ಉಕ: ೩-೪). ೧೨. ಮನೆ 
ಯಲ್ಲಿ ಪೂಜೆಗೊಳ್ಳುವ ಅಗ್ನಿ; ಗೃಹ್ಮಾಗ್ನಿ. ೧೩. ಚರು; 
ಹವಿಸ್ಸು : “ಹವ್ಮಂ, ವಾಕಃ, ಚರಂಃ, ಸಾನ್ನಾಯ್ಕೆಂ, ಹವಿಃ ಈ 
೫ ಚರಂ” (ಹರಾಯು. ೬೯-೨೫೬೨). ೧೪. ತೇಜಸ್ಸಿನ ಸಂಯೋಗ: 
ಪೃಥಿವಿಯಲ್ಲಿ ರೂಪ, ರಸ, ಗಂಧ, ಸ್ಪರ್ಶ ಇವು ಪೂಕದಿಂದ ಬದಲಾವಣೆ 
ಹೊಂದುವುವು. ಪಾಕವೆಂದರೆ ತೇಜಸ್ಸಿನ ಸಂಯೋಗ (ಠಾತತ್ತ್ವ. 306). 
೧೫. [ಕಾವ್ಯಮಾ] ಅರ್ಥಗಾಂಭೀರ್ಯಾ ; ೧ “ಅರ್ಥಗಭೀರತೆಗೆ 
ಪಾಕವೆಂದಂ ಹೆಸರಂ. ಕೆಲವು ಕಾವ್ಯಗಳಲ್ಲಿ ಅರ್ಥವೂ ಅದರ 
ಸಾ ರಸವೂ ಸಂಲಭವಾಗಿದಂ0್ದ ಕ್ಲೇಶವಿಲ್ಲದೆ ತಿಳಿಯುವುದಂ ; 
ವಂತ್ರ್ತೆ ಕೆಲವುಗಳಲ್ಲಿ: ಅರ್ಥವು ಗೂಢವಾಗಿದ್ದೂ ಅದು ತಿಳಿಯ 
ಬೇಕಾದರೆ ಬಂದ್ಧಿಕ್ಷೇಶವಾಗುವುದು” (ಕೃರ. ೨೨೩.) : ಗುಣಗಣ 
ಮಣಿಯರಮೆನಿಸೆ ವೃತ್ತಿ ಬಿತ್ತರಂಬಡೆಯೆ: ಪಾಕಂ ಲೋಕೋತ್ತರಮೆನಿಸೆ 
ಶಯ ರಯ್ಕಮಾಗೆ ಬಂಧಮಗುಂದಲವಡೆಯೆ . . . ಗದ್ಮಪದ್ಯ ಚಂಪು 


ಪ್ರಮುಖಪ್ರಬಂಧಂಗಳಂ ಪೇಳ್ದು (088: ೩-೦೯ 5). (ದ್ರುಕ್ಷಾಪಾಕ'. 
“ನಾರಿಕೇಳಪಾಕ' ಪರಾ. ೧೬. [ಜ್ಯೋತಿ] ಗ್ರಹಗತಿ: ದಶೆ: 
`ಪಾಕನಾಥ' ಪರಾ. [ಸಂ.] 

ಪಾಠ್ಯ, ಪಾಕು (ನಾ). ಸ್ವಚ್ಛವಾದುದು ; ಸಾಫು ; ಚೊಕ್ಕಟ : ಎಲೆ 
ತುಂಬಾ ಬಡಿಸಿಕೊಂಡು ಪಾಕವಾಗಿ ಒಂದಗುಳನ್ನೂ ಬಿಡದೆ ಚಿನ್ನಾಗಿ 
ಕುಮ್ಮುರಿಸುತ್ತುಳೆ. ಹೊಟ್ಟೆಯೊಳಕ್ಕೆ (ತೂಮಂಾ, ೧೦೭). ಪಾಕ್ಕು: 
ಬೀದಿಗಳಿಲ್ಲ ಆ ದಿನ ಚೊಕ್ಕಟವಾಗಿದ್ದುವು. ಸುಬೇದಾರರು ಜವತಾಬಂದಿಗೆ 
ಬರುತತ್ತಿರೆಂದ: ಶೇಕದುರರು ಖುದ್ಧುಗಿ ನಿಂತು ವಂಕು ಮಾಡಿಸಿದ್ದರು 
(ಸಾಂಿತ್ರಿ. ೫೩). 

ಪಾಕು ಮಾಡು ಎ ಹಸನುಗೊಳಿಸಂ; ಸ ಟ್ಛ ಮಾಡು: ಅಡವಿಯಲ್ಲಿನ 
ರಸ್ತೆಗಳ ಅಕ್ಕಪಕ್ಕಗಳಲ್ಲೂ ಪಾಕುಮಾಡಿ ಅಲ್ಲಿ ಸಸ್ಯಗಳು ಇರದಂತೆ 
ನಿಮರ್ಣಲಿಸುತ್ತಾರೆ (ಕಾಳೋ. 1೪೪೪) ; ಬಂಜರುಭೂಮಿಯನ್ನು ಪಾಕು 
ಮಾಡಿ ಉಳುಮೆಗೆ ಅರ್ಹಮಾಡುವುದು (ಅ0ಶಸಂ. ೨೪೪). 
( ._ ಪಾರ. ಹಿಂ. ಪಕ" ] 

ಪಾಕಂಗೈ (ಕ್ರಿ). ಅಡುಗೆ ಮಾಡು: ನಲವಿಂದೊದವಿಸಿದಳಖಿಲಸದ್ದ )ವ್ಯಮಂ 

ಬಳಿಕ ಚಂಡಿ ಪಾಕಂಗೈದಳು (ಕೈಮಿರಾ- ೧೦-೨೪). 
[ ಪಾಕ ೬ಕ್ಕೆ (ಎಕೆಯ್‌,)] 

ಪಾಕಂಪೊಪ್ಪು (ನಾ). (ಹೊಸ) ಬೆಲ್ಲವ ಪಾಕಕ್ಕೆ ಹುರಿದ ಕಡಲೆಕಾಯಿ 
ಬೀಜ, ಕಡಲೆ, ಗಸಗಸೆ, ಎಳ್ಳು ಮುಂತಾದುವನ್ನು ಹಾಕಿ ತಯಾ 
ರಿಸುವ ಒಂದು ಬಗೆಯ ಸಿಹಿತಿಂಡಿ: ಪಾಠಪ್ರವಚನ ರುಚಿಸದೆ 
ಹೋದರೆ ಪಾಕಂಪೊಪ್ಪನು ಮೆಲ್ಲುವೆವು (8೮0. ೧೬-೨೦). 

[ಪಕ 4 ಪೊಪ್ಪು (ಎಪರುಪು) ] 

ಪಾಕಂಬೋಗು (ಕ್ರಿ). (2): ನೆಲವೂಳು ಪಾಕಂಬೋವಲ್ಲಿ 
ಮೂವರಲೋರ್ವ್ವರ್‌ ಸತ್ತಡಲ್ಲದೆ ಭೂಮಿ ನಿಲ್ಲದು (2922. 1%. 
೨೩-೧೮ ; 1069). [?] 

ಪಾಕಗೂಳು (ನಾ). ಕುದಿದು ಮಂದವಾದ ಕಬ್ಬಿನ ರನ : ಸಂದುಸಂದನು 
ಕಡಿದು ಕಬ್ಬನು ತಂದು ಗಾಣದಲಿಕ್ಕಿ ಅರೆದಡೆ ಬೆಂದು ಪಾಕಗೂಳ 
[ಶಾಣಾಂ. ಪಾಕಾಗುಳ್ಳ] ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ 
(ಮುಹಾದೇ. ಬಿ. ೨5-26). [ ಪುಕ್ಕ. ಕೂಳ್ಳು (ಕೂರು) ] 

ಪಾಕಗೊಳ್‌ (ಕ್ರಿ). ಚೆನ್ನಾಗಿ ಬೇಯು ; ಪಕ್ವವಾಗು : ರಸಮಾದಿಗಳ್‌ 
ಪಃಕಗೊಂಡಿರಲು ಪಳಿದೇಯಮಕ್ಕು ಬೇಯದ ರಸಂ ಪನಂಗಳಿಂದೆನಿಕ್ಕುಂ 
(ಕುಂಗಣ. ೩೪-೪). [ಏನಕ್ಕ --ಕೊಳಿ] 

ಪಾಕಗೊಳಿಸು (ಕ್ರಿ). ಹದಗೊಳಿಸು: ಈ ಉಷ್ಣತೆಗೆ ಅನುಗುಣವಾಗಿ 
ಹಸಿರನ್ನು ಪಂಕಗೊಳಿಸಲು ಹಾಗೂ ಅದನ್ನು ಕೆಡದಂತೆ ಇರಿಸಲು 
ಬರುತ್ತದೆ (ಗೋಗ್ರಾಸ. ೪): [ ಪಾಕ, -ಕೊಳು( ಆಕೊರ್ಳಿ) + -ಇಸ್ಮು ] 

ಪಾಕಡ " ಫಾಕಡ ' ನೋ. 

ಪಾಕಡಾ - ಫಾಕಡ ' ನೋ. 

ಪಾಕದಂಡ (ನಾ). (?) : ಚೋರ ಪಾಕದಣ್ಣ ದಶಾಪರಾಧಂಗಳಪ್ಪಬೆಲ್ಲಂ 
ಪೂರ್ವ್ವಾಚಾರಂ (ಎಇ. xv; ೧೯೧-೧೯ ; 725). (7?) 

ಪಾಕನಾಥ (ನಾ). [ಜ್ಯೋತಿ] ಮನುಷ್ಯನ ಜೀವನದ ಮೇಲೆ ಶುಭಾ 
ಶುಭ ಫಲಗಳನ್ನು ಬೀರುವ ಗಹ: ಶ್ರಿದಶಷಡುಯುರಾಶಿಗಳೊಳಕ್ಕೆ 
ಎಲಗ್ನದೊಳಕ್ಕೆ ಣ್‌ ಸುಹೃತ್‌ಸದನದೊಳಕ್ಕೆ  ಸದ್ಮ್ರಹದ 
ಪರ್ಗದೊಳಕ್ಕಿರೆ. ಪನಕ[ಕಾಣಾ- ಚಾಪ]ನಾಢಥನಲ್ಲದೊಡೆ ದಶಾಧಿನಾೂಢನ 
ಸುಹೃದೃವನೋಪಚಯತ್ರಿಕೋಣಗೇಹದೊಳಿರೆ ಚಂದ್ರನಿರ್ದೊಡೆ ಶುಭಂ 
ನಿಲೆ ಬೇಖೆಡೆಯೊಳ* ಶುಭೇತರ೦* (ಶಾಶತಿ. ೯-೦೧೫)- 

[ ಪಾಕ 4+ ನಾಥ) 


ಪಾಕನೇಮಿ ೫೪೮೦ ಪಾಕುಳ 
ಪಾಕನೇಮಿ (ನು). ಬೇಯಿಸಿದುದನ್ನು ಸೇವಿನುವುದಿಲ್ಲವೆಂಬ ನಿಯಮ] [ಪಃಕಸ್ಥಾನ (ನಾ). ಪಾಕಶಾಲೆ : " ಪಾಕಸ್ಥಾನಂ, ರಸವತೀ, ಮಹಾನಸಂ 
ವುಳ್ಳವನು ು:.. ಸರ್ವಸಂಗಪರಿತ್ಕಾಗಿ ಎಂದೊಡೆ ಭೋಗಕ್ಕೆ ಮುಖುಗಿಸುವೆ __ಈ ೩ ಬುಣಸಿನ ಮನೆ" (ಹರಾಯು. ೪೯ ೧೪೦). [ಪಾಕ್ಕ 4 ಸ್ಥಾನ] 
ಪಾಕನೇಮಿ ಎಂದೊಡೆ _ ಷಡ್ರಸಕ್ಕೆ(ಕಾ99, ಷಡುರಸೂನ್ನಕ್ಕೆ]ಆಶಿಸುವೆ ಪಾಕಳೆ "ಪಾಕಲ್ಮ' ನೋ. 
(ಸಮಾನ. ೧೨-೯೯). [ಪಾಕ 4 ನೇಮ್ಮಿ) ಪಠಾಕಾರಿ (ನಾ). ಎ ಪಾಕರಿಪು : ಪೆಅಸುರ" ಕೋಣಪ ನೂಂಕದಿರ್‌ ಪವನ. .. 


ಪಾಕಯಜ್ಞ (ನಾ). ೧. ಮನೆಯಲ್ಲಿ ನಡೆಸುವ ಹೋಮಾದಿ ಕಾರ್ಯ ;| 8 
ವೈಶ್ವದೇವಹೋಮ, ಬಲಿಕರ್ಮ, ವಿತ್ಯಶಾ ದ್ಧ ಮತ್ತು ಅತಿಥಿ 
ಭೋಜನ ಎಂಬ ನಾಲ್ಕು ಪಾಕಯಜ್ಞಗಳು ; ಐ “ಹುತತ, ಅಹಂತ, 
ಪ್ರಹುತ, ಪ್ರಾಶಿತ, ಬಲಿದಾನ (ಮಹಾಭಾ. ಅಶ್ವಮೇಧಿಕ. ವೈಪ 
೩೭೬)” (ಕ್ರೀನತ್ನ- ೨೫೪). ೨. ಅಡುಗೆ. ([ಪುಕ್ಕ--ಯಜ್ಜ) 

ಪಾಕರ - ಪಕ್ಕರ್ಕೆ' ನೋ. 

ಪಾಕರಿಪು (ನ). ಪಾಕನೆಂಬ ದೈತ್ಯನ ವೈರಿ; ಇಂದ್ರ: 
ರಿಪುತನಯನಂಗಮನಾ ಕಪಟಕಿರಾತನೋವಿ ಮೆಲ್ಲನೆ ತಿವಿದಂ 


೩0 
ಪಾಕ 


(ಕಂಕಂ- 


9-0೨): [ಪಾಕ 4 ರಿಪು] 
ಪಾಕಲ್‌ "ಪಾಗಾರ' ನೋ. 
ಪಾಕಲ್ಕ « ಪಾಗಾರ' ನೋ. ie 


ಪಾಕಲ್ಯ, ಪಾಕಳ (ನಾ). ೧. ಆನೆಗೆ ಬರುವ ಜ್ವರ. ೨. ಒಂದು 
ಬಗೆಯ ಗಿಡ ; ಚಂಗಲಕೋಷ್ಮ : "ಮ್ಯುಧಿ;, ಕುಷ್ಮಂ. ಪಾರಿಭಾವ್ಯಂ, 
ವಾಪ್ಯಂ, ಪಾಕಲಂ, ಉತ್ತಲಂ೬ ಚಂಗಲಕೋಷ್ಮ” (ಸಿದ್ಧಾಂತಿ. ೧೪೧)- 


ಪಾಕಳ : ೧. "ಕೂಟಪಾಕಳ' ಪರಾ. (ಸಂ.] 
ಪಾಕಲು ಪಾಗಾರ” ನೋ. ೩0 
ಪಾಠವ್ಯ (ನಾ). ಅಡುಗೆ : ಇದನಜತ ಬಳಿಕಿಲ್ಲವಜ್ಞಾತದ ಗಸಣಿ। 


ನೋಡುವರೆ ಅಮೃತವ ಮುದದಲೀಂಟಿದವಂಗೆ ಪೂಕವ್ಯ್ಮದಲಿ ತೊಡಕಿಲ್ಲ 
(ಏರಾಗ- ೧೧-೩೩೫-೨೩). [<ಸಂ. ಪಕ್ತವ್ಯ?] 
ಪಾಕಶಾಲೆ (ನಾ). ಅಡುಗೆಮನೆ: “ರಸವತೀ, ಪಾಕಸ್ತಾನಂ. ಮಹಾನಸಂ._ 
೩ ಅಡಿಗೆಯ ಸಾಲೆ. ಅಡಿಗೆಮನೆ, ಪಾಕಶಾಲೆ” (ಸರ್ಕಾಂತಿ- ೨೮೨). 
(ಪಾಕ, 4 ಶಾಲೈ) 


ಪಾಕಶಾಸನ (ನಾ). ಪಾಕನೆಂಬ ದೈತ್ಯನನ್ನು ದಂಡಿಸಿದವನು ; 
ಇಂದ್ರ: “ಇಂದ್ರಃ... ಪಾಕಶಾಸನಃ, ದಿವಸ್ಪತಿಃ, ಬಿಡೌಜಂಃ, 
ಮರುತ್ವಾನ್‌, ಮೇಘವಾಹನಃ ಈ ೩೯ ದೆ:ವೇಂದ್ರನ ಪೆಸರ್‌” 


(ಹಣಯು: ೧೦-೫೪); ಆನಿಮೇಪಾವಳಿ ಮಾಳೆಗಟ್ಟಿ ತರದಿಂ ದುಗ್ಕಾಬ್ಬಿಯಂ 
ಮುಟ್ಟಿ ಕಂಂಚನರೂಪ್ಮಂಗಳ ಕುಂಭದಿಂ ಮೊಗೆದು ಜೈಜೈಯೆಂಬಿನಂ 
ಪಾಕಶಂಸನಹಸ್ತತ್ತಿಗ್ರದೊಳೆತ್ತಿ ತಂದು ಕುಡೆ ಕೊಂಡಿಂದ್ರಂ ಜಿನೇಂದ್ರಂಗೆ 
ಮಜ್ಜನಮಂ ಕುಂದದೆ ಮಾಬ್ಬಿ೦ (ಸುಕುಮಾ. ೧-೬೬): ಪುಕಶೂಸನನೈದಿ 
ವೃತ್ತನ ಢಾಕುಗೆಡಿಸಿ ದಧೀಚಿಯಸ್ಮಿಯಲ್‌ಕಿ ಹೊಯ್ಯಲು ದೂನಎನ 


ತನು ನೀರೊಳಡಗೆಡೆಯೆ (ಕುವ್ಮಾಣ. ೪೨೧೦೬) - [ಸಂ.] 36 


ಪಾಕಶಾಸನಿ (ನಾ). ೧. ಇಂದ್ರನ ಮಗ. ೨. ಜಯಂತ: 
“ಇಂದ್ರಃ ಯಭುಕ್ಷಾ __ ೩೫ ದೇವೇಂದ್ರನ ಹೆಸರುಗಳು . . . 
ಜಯಂತಃ, ಪಾಕಶಾಸನಿ _. ೨ ಆತನ ಕುವಖಾರನ ಹೆಸರುಗಳು” 


೩. ವಾಲಿ. ೪. ಅರ್ಜುನ. [ಸಂ.] 
ಅಡುಗೆಯ ವಿಧ:ನವನ್ನು ತಿಳಿಸುವ ಶಾಸ್ತ್ರ; 
ಒಗ್ಗುಲಿ ರಾಮಪಂಡಿತ ಮತ್ತು ನಂಜಿಭಟ್ಟರು . .. 
ಮ್ಮ ವರುಷದ ಸಂಪಾದನೆಯನ್ನು ಪಾಕಶಾಸ್ತ್ರದ ಪೂಂಡಿತ್ಯದಿಂದ 
ಗಿಟ್ಟಿಸಿಕೊಂಡು ಬರುತ್ತಿದ್ದರು (ಕಂಂಹು- ೦೦). [ಪಾಕ ಶಾಸ್ತ್ರ] 
ಪಾಕಶೇಷ (ನಾ). ಅಡುಗೆಯನ್ನು ಬಳಸಿದ ನಂತರ ಉಳಿದುದು : 
ಕಿಂಚಿತ್ಪಾಕಶೇಷವ ಕೊಂಡು ಬಂದೊಡೆ ಕೃಷ್ಣನದ ಕೈಗೊಂಡು ಸವಿದನು 
[ಪಾಕ್ಕ - ಶೇಷ] 


(ಸಿರ್ಯಾಂತಿ- ೧೦). 
ಪಾಕಶಾಸ್ತ್ರ (ನಾ). 


ಸೂಪಶಾಸ್ತ್ರ ಲ 


40 


(ಕುವ್ಕಾಅ- ೧೬-೪೦) 


ಜಾಕಂರಿ ಬಂದೆಜಿಗೈ (ಕಂಕಂ. ೧.೮೩)- {Xo.] 

ಪಾಕಿ (ನಾ). ೧. ಹಣ: ಪರಹೆಣ್ಣುಗಳ ನೋಡಿ ಪಾಕಿಗಳನೀಡಾಡಿ 
ಅರಿತೊಂದು ಕಡೆಗೆ ಕರವೇ ಎಲೆ ಮರುಳೆ ಹರುಷದಿಲಿದವಳ ನೆರೆವೇ 
(ವಾದಿಕೀ. ೩೮) ; ಜೋಕೆಯಿಂ ಮೂಗುಶಿಯನೊಯ್ದರ್ಹ ಆಕೆ ಗಂಡನ 
ಕಣ್ಣಿಗೇ  ತಾನ್ಮಾಕಿದನು ಪಾಕಿ ಕೊಡುಯೆನುತ (ಕಠಂ. ೨೩೫). 
೨. ಚಿಕ್ಕ ಬೆಲೆಯ ನಾಣ್ಯ : ಪಾಕಿಗೆ ಚಿಂತಿಸಿ ಪಣವ ನೀಗಿದರೆಂಬ 
ವಾಕಿಗೆ ಬಹರೆ (ಕಕತ, ೬೦-೯) ; ಪಾಕಿಗೆ ಒಮ್ಮಣವಾದರೂ ಪಾಪಿಯ 
ಬರ ತಪ್ಪಲಿಲ್ಲ (ಗಾರ). [-ಆಪಂಗ್ಮ) 

ಪಾಕಿಗ (ನಾ). ಅಡುಗೆ ಮಾಡುವವನು ; ಬಾಣಸಿಗ : ಪಾಕುಳಿಗಂ, 
ಪಾಕಿಗಂ, ಪುಕಕರ್ತು, ಅಡುಗುಳಿಗಂ, ಅಡುಗಿಗಂ ಸ ಬವ (ಕಠ್ಮಾನು, ೪೦೦ 
ವ್ಶಾನ್ಶಾ) - [ಪಾಕ್ಕ + - ಇಗ] 

ಪಾಕಿಸು (ಕ್ರಿ). ಬೇಯಿಸು: ಅಡು: ಹೃದಯದಲಿ ನೆಲಸಿಹ ಭರದ 
ಕೋಪವೆ ಬೀಜವದರಲಿ ನೆರೆದ ಬಲುಬೆಳೆ ಫಲವ ಮುಸಲದಿ ಛಳಿಸಿ 
ಪಾಕಿಸುತ ಧುರದ ಹಬ್ಬದಿ ಭೂತಕೋಟಿಗೆ ಚಿರೆದಲೌತಣವಿಕ್ಕಿಸುವೆ 
(ಕೋಗಯ. ೨೩-೬೧) : ತನಿವಾಲ ಶರ್ಕರೆಯ ನಾಡೆ ಪಚನಿಸುತ. . . 
ಏಲಕ್ಕಿಯಂ ಕೊನರಿಸುತ ಸಾಕಿಸುತ್ತ (ಅಂಗಫು- 6-೩). (ಪಾಕ, + --ಇಸ್ಕು) 

ಪಾಕೀಜಾ. ಪೂಕೀಜು (ನಾ). ಸ್ವಚ್ಛತೆ; ನೈರ್ಮಲ್ಯ ; ಶುದ್ಧಿ: 
ಪೂರ್ವದಲ್ಲಿ ಅಂಚೆಇಲಾಖೆಯ ಗ್ರಾಮಗಳ ಪಾಕೀಜಾ ಮತ್ತೂ 
ಬಂದೋಬಸ್ತು ಮೊದಲಾದ ಇಲಾಖೆಗಳೂ ಬೇರೆ ಇರಲಿಲ್ಲ (ಶಾಳಗಾ- ೨೩)- 
ಪಾಕೀಜು : ಜಮಾನು ಪಾಕೀಜು ಮಾಡಿಸಿದ್ದು ಯಾರಪ್ಪನ ಮನೆ ಗಂಟೂ? 
(ಕಂದತೋ. ೧೪೦); ಅಲ್ಲಿ ನೀರು ದೀಪಗಳ ಸೌಕರ್ಯಮಗಲಿ ಪಾಕೀಜು 
ವೃವಸ್ಥೆಯಾಗಲಿ ಇರಲಿಲ್ಲ (ರಾರಾನ- ೧೫೦೨. 

[೯-ಪಾಠ. ಪುಕೀಜಹ್‌ ; ಹಿಂ. ವಾಕೀಜಿ) 

ಪಾಕೀಜು « ಪಾಕೀಜಾ' ನೋ. 

ಪಾಕೀಟು, ಪಾಕೆಟ್ಟು (ನಾ). ೧. ಲಕೋಟೆ : ಅವಳ ಪತ್ರವನ್ನು 
ತನ್ನ ಟ್ರಂಕಿನ ತೀರ ಬುಡದ ಇನ್ನೊಂದು ಪಾಕೀಟಿನಲ್ಲಿ ಬಚ್ಚಿಟ್ಟು - . . 
ಬೀಗ ಹಾಕಿದನು (6ನ್ಮ- ೧೪೭); ಮೆಹಬೂಬ . . . ಒಂದು ಕುಗದದ 
ಪಾಕೀಟನ್ನು ಹೊರಗೆ ತೆಗೆದು. . . ಅದರಲ್ಲಿ ಆ ಹತ್ತರ ನೋಟುಗಳ 
ಸುರುಳಿಯನ್ನು ಸೇರಿಸಿ ರುಂಘಪ್ಪನ ಬರವನ್ನು ಎದುರು ಕಾಯುತ್ತ, 
ಕುಳಿತುಕೊಂಡಳು (ಗಂವಾಯು. ೧9೨). ವಿ. ಜೇಬು; ಕಿಸೆ: 
ಅಂಗಿಯ ಪಾಕೀಟಿನಲ್ಲಿ ಚಿಲ್ಲರೆಯಿರಲಿಲ್ಲ (ಕಂ). ಪಾಕೆಟ್ರು: 
೩. ಹಣವಿಡುವುದಕ್ಕಾಗಿ ಮಾಡಿದ ಚರ್ಮದ ಮಡಿಕೆ ಚೀಲ : ಬಳ 
ನಲ್ಲಿ ನನ್ನ ಹಣದ ಪಾಕೆಟ್ಟನ್ನು ಯಾರೋ ಹಾರಿಸಿದರು (ೂಂ). 

[ — 0. Pocket] 

" ಪಾಗು,'” ನೋ. 

« ಪಾಕ್ಮ' ನೋ. 

ಪಾಕ್ಕು "ಪಾಯ್ಕ್ಯು' ನೋ. 

ಪಾಕುಳ (ನಾ). ಅಮೇಧ್ಯ ; ಮಲ: ಭವಪಾಶದ ಪಾಕುಳದಲ್ಲಿ ಬಿದ್ದು 
ನಿಶ್ಚಟಭಕ್ತನೆಂದಡೆ ಒಪ್ಪುವನೆ ಐಘಟದೂರೆ ರಂಮೇಶ್ವರಲಿಂಗ (ಮಿಕ್‌ಎಂಂ.ಳ. 

ಪಾಕುಳದೊಳಗಣ ಕ್ರಿಮಿಯಂತೆ ಪೊವಕುಳಿಗೊಂಬಂದು 

(ಸರ್ಕರ. ೧೭೫-೮೨೪) ; ಸಲೆ ಕಾಯ್ದೂರ್ಕಿನ 

. ಬಾಲವುಟುವಂ ಕೀವಾಗಿ 


ಪಾಕ್ಕು 
ಪಾಕ್ಯು 


6೩-೨೨) : 
ನೀನಾವ ಕುಲ ಹೇಳಿರೇ 
ದಾರೆಯಂ ಬಿಡು ನವದ್ವಾರಂಗಳೊಳ್‌ . . 


ಪಾಕುಳಿಗ ೫೪೮೧ ಪಾಗಲ್‌, 
ಶೀವಿರ್ದ ಸೀಂಬುಟುವಂ ಬಾಯ್ಗೆ ಅಕೆ ನೂಂಕು ಪಾಕುಳದೊಳ್‌ . . . 1186); ಸುಸಿಲೇಂ ಪೇಟ ಪಂಗದೊಳ* ತೀರದೇ (ಉಾರ್ಕ್ಮಾವ. ೬೩೩). 
ಎಂಬ ಕಾಲಯುವಮುನಂ ಕಂಡೆಂ (ರಕಳು. ೩-೦೭). ([?) ೩. ತೂಕದ ಒಂದು ಪ್ರಮಾಣ : "ಪಾಗಮವು ನಾಲ್ಕಾಗೆ ಪಣಂ ... 
ಪಾಕುಳಿಗ (ನಂ). ಇ ಪಾಕಿಗೆ: ಪಾಕುಳಿಗಂ, ಪಾಕಿಗಂ, ಪಾಕಕತರ ಬಳ್ಳಮವು ನಾಲೈನಲು ಕೆೊೊಳಗಮವು ವಿಂಶತಿಗೆ ಬಂಡುಗೂಖ್ಯಂ” 
(ತರ್ಮಾನು. ೪೦೦ ವ್ಯಾಜ್ಮಾ). [ಪಕ್ಕ -ಲಉಳಿಗೃ] (ಕುಂಗಳಾ. ೧೦೪-೧೦). ಹಂಗ; ೧. ಹೆಣನ ತಲೆಯಕ್ಕಿ ನೆಲದೆಲ್‌ಯ 
ಪಾಕುಳಿಗಿತಿ (ನಾ). ಅಡುಗೆಯವಳು ; ರಂದಣಗಿತ್ತಿ : ದೇವಳಿಗಿತಿ,|, ಹಾಗ ಶವದುಡಿಗೆಯೆನಗುಯತ್ತಿ (ಹಕಕಾ: ೦೧-೩೮); ಇಲ್ಲಿ ಅಭಿವ್ಯಕ್ತ 


ಪಾಕುಳಿಗಿತಿ, ಕಯ್ಲುಳಿಗಿತಿ (ಕಣ್ಮಾಶು. ೧೯೨ ಪ್ರಯೋ). 
[ಪುಕುಳಿಗ 4 -ಇತ್ಮಿ (ಆ -ಇತ್ತಿ)] 

ಪಾಕೆಟ್ಟು : ಪಾಕೀಟು' ನೋ. 

ಖಾಕ್ಕ (ಗು). ೧. ಬೇಯಿಸಬೇಕಾದ. ೨. ಬೇಯಿಸಿ ಸಿದ್ಧಪಡಿಸಿದ. 
(ನಾ). ೩. ಒಂದು ಬಗೆಯ ಉಪ್ಪು; ಅಟ್ಟುಪ್ಪು : “ಪಠಕ್ಕಂ, 
ಬಿಡಂ-_ಈ ೨ ಅಟ್ಟುಪ್ಪಿನ ಹೆಸರು” (ಸರ್ಕಾಂತಿ. ೨೦೬). [ಸಂ.) - 

ಪಾಕ್ಷಿಕ (ಗು). ೧. ಹದಿನೈದು ದಿನಗಳ ಗಡುವಿನ ; ಹದಿನೈದು 
ದಿನಗಳಿಗೊಮ್ಮೆ ಬರುವ : ಇಬ್ಬರು ಸದಸ್ಯರು ಪಾಕ್ಷಿಕ ಸಭೆಯಲ್ಲಿ ... 
ಒಂದೊಂದು ಪ್ರಬಂಧವನ್ನು ಓದಬೇಕಾಗಿತತ್ತ್ಮು  (ದಾರಾಠ. ೦೭). 
೨. ಒಂದಂ ಪಕ್ಷಕ್ಕೆ ಒಲಿದ ; ಒಂದಂ ಪಂಗಡಕ್ಕೆ ಸೀಮಿತವಾದ. 
(ನಾ). ೩. ಹದಿನೈದುದಿನಗಳಿಗೆ ಸಂಬಂಧಪಟ್ಟುದಂ ; ಒಂದು 
ಪಕ್ಷಕ್ಕೆ ಸೀಮಿತವಾದುದೂ: ಪಾಕ್ಷಿಕವೊ ಮಾಸಿಕವೊ ವಾರ್ಷಿಕವೊ 
ಏನೇನೊ ಬರುವ ಯೋಜನೆ ಸಕಾಲಕ್ಕೆ ಬರಲಿ (ಕೇಂ. ೯೭-೦೦). 
೪. ಹದಿನೈದು ದಿನಗಳಿಗೆ ಇವ, ಪ್ರಕಟವಾಗಂವ ಪತ್ರಿಕೆ: 
ವಹಿಸಿಕವಾಗಿದ್ದ ಪತ್ರಿಕೆ ಈಗ ಪಾಕ್ಷಿಕವುಗಿ ಮಾರ್ಪಟ್ಟಿದೆ (ಊಂ). 
೫. [ಜೈನ] ಹಿಂಸೆಯನ್ನೂ ತ್ಕಾಗಮಾಡಿ ಶ್ರಾವಕಧರ್ಮವನ್ನು 
ಆಚರಿಸುವವನು , ಕಷಾಯಂಗಳ ಕ್ಷಯೋಪಶಮ ಹೀನಾಧಿಕಭಾವದ 
ವಶದತ್ತಣಿಂದವು ದಾರ್ಶನಿಕ ಮೊದಲಾದ ಹನ್ನೊಂದುಸ್ಥಾನದ ವಶವನುಳ್ಳ 
ಪಾಕ್ಷಿಕನಾಪೇಕ್ಷೆಯಿಂದವು ಹಿರಿದು ಸಂಪನ್ನನಾಹುತನು ನೈಷ್ಠ್ಮಿಕನಹನು 
(ಕಾಗಾರ. ೨೪-೦೧). (ಸಂ.] 

ಪಾಖಂಡ (ನಾ). ೧. ವೇದಧರ್ಮವನ್ನು ಖಂಡಿಸುವ ನಾಸ್ತಿಕ 
ಮತದವನು ; ಧರ್ಮಲಂಡ ; ನಾಸ್ತಿಕ. ೨. ಧರ್ಮಲಂಡತನ ; 

ಸ್ತಿಕತೆ : ರಾಮಗುಣಸಮೂಹವು ಕುಪುಥ, ಕುತರ್ಕ . . . ದಂಭ, 

ಪಾಖಂಡಗಳೆಂಬ ಉರುವಲಗಳನ್ನು ಸುಡುವ ಪ್ರಚಂಡಅಗ್ನಿಯಾಗಿರುವುದು 
(ತುಳಸೀ. ೪). . [ಸಂ.7 

ಪಾಖಂಡಮತ (ನಾ). ನಾಸ್ತಿಕಮತ : ಕೋಪರ್ನಿಕಸನ ಹಿಂದೆ ಅವನ 
ಮತಕ್ಕೆ ಪಾಖಂಡಮತವೆಂಬ ಹೆಸರು ಬಿತ್ತು (ಮುಂಬಯಿ. ೩-೨೨೦). 


[ಪಾಖಂಡ-- ಮತ) 
ಪಾಖಂಡಿ (ನಾ). ಇ ಪಾಖಂಡ ೧: ಬ್ರಹ್ಮವಿಷ್ಣುಮಹೇಶ್ವರರನ್ನು 
ಭೇದಬುದ್ಧಿಯಿಂದ ನೋಡುವವನು ಪಾಖಂಡಿಯೆಂದು ಹೇಳಿದೆ 


(ಕಾಕರ. ೦೪೨), ಅವನ ಮನಸ್ಸು ಮರುಳಾರ್ಯನಂಥ ಪೂಖಂಡಿಯ 
ದರ್ಶನದಿಂದ ಇನ್ನಷ್ಟು ಕ್ಷುಬ್ಬವಾಯಿತು (ಅಕ್ರಮ. ೬). 
[ಸಂ. ಪುಖಂಡಿನ*] 

ಪಾಗ್ಗ, ಹಾಗ (ನಾ). ೧. ಕಾಲುಭಾಗ; ನಾಲ್ಕನೆಯ ಒಂದು ಅಂಶ ; 
“ವಾಗ -ಪಾದ ಎಕಾಲಂಶ” (ಕಡ್ಕಳೋ. ೨೩). ವಿ. ಚಿಕ್ಕಬೆಲೆಯ 
ಒಂದು ನಾಣ್ಯ ; ಹಣದ ಕಾಲುಭಾಗ : ೨೦ ಸೀರೆಯು ಸುಂಕ 
ಪೊದಕೆಗೆ ಪಾಗ ೨ ಸೀರೆಗೆ ಪಾಗ ೧ (ಫಾಂರೇ9. 
ಅಯ್ನೂರ್ವ್ವಲುಮಿಟ್ಟು'' ಪಸುಂಬೆಸು ಸೇಸೆಯುಲು 
ಆಂಗಡಿಯಲು ಸೊಟಿಗೆ ಭತ್ತವು ಬಿಟ್ಟರ್‌ (793, Ix, 
೮೩೯-೪೪ ; 1074), ಕೊಯಫಾಳಿಗಳಿಲ್ಲರುಮೆತ್ತಿಕಾಲರು ದೇವರ್ಗೆ 
ನನ್ಮಾದೀವಿಗೆಗೆ ಬಿಟ್ಟ ಧರ್ಮ ಏಣಿಗೆ ಪಾಗ (893%. 12-1, ೦೪೦-4೩೨; 


೩-೨೨ ನ; 1042); 
ಪೂಗವಮವಂಂ 


10 


ಗೊಂಡಿರುವುದೇನಿಪ್ದರೂ ಆ ವಿರಾಟ್‌ಪುರುಷನ :"ಷುಗ ' ಮಖರ್ರ 
( ರಸ. ೦೦೮). ೨. ಸೆಟ್ಟಿಯರೊಕ್ಕಲಿಗೆ ಹಾಗ ಎಂಟು 
(ಸೌ. ೧೯೪೬. ಹಾನಗಲ್‌. ೩೪೯-೪೩; ೩050); ವ್ಯಾಧನೊಂದು ಮೊಲನ 
ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯಾ (ಸತ. ೧೩೮); ಹುಗದ(ಶಾಕಾಂ. 
ಪಚ್ಚೆಯ) ಪಸುರ್ಮುಣಿಯಂ ಕುಡಲಿಲ್ಲದಂತು ಬುಯ್ತುಂಬುಲಮೆಂಬುದಂ 
ಪಡೆಯದಂತುಟೆ (ಊರಾನ- 3-೧೦೬) । ಹಾಗದ ಕೋಶಿ ಮುಪ್ಪುಗದ 
ಬೆಲ್ಲ ತಿಂತು (ಗಾರಿ). ೪. ಭಂಗ; ಪಾಲು: ಕಾವಗೌಡಂ ತನ್ನ 
ಹಾಗದ ಬಳದೊಳಗೆ ಬಿಟ್ಟ ಮತ್ತರೆರಡು ಕಮ್ಮ (೪3. 1, ೨೪-೨೦; 
2146); ಬಾಟೆಗಾವುಂಡನ ಹಾಗದಿಂ ಪಡುವಲು ಮತ್ತಂ (ಕೂ. ಸ 
೨೫-೬೭; 1186) ; ಬೊಮ್ಮಗವುಡಂಗೆ ಹುಗದ ಕೆಯನು ಗವುಡು 


ಗೊಡೆಗೆಯಾಗಿ . . . ಕೊಟ್ಟ (ಎಕ. ೪1. ಶಕ್ಕಮ, ೮೨೪; 1)- 
ಹಾಗದ ಕಾಸು ೫ ಚಿಕ್ಕಬೆಲೆಯ ನುಣ್ಯ ಹಣ ತಿಂದು ಹುಟ್ಟಿ 

ದವನಿಗೂ ಹಾಗದ ಕಾಸು ತಿಂದು ಹುಟ್ಟಿದವಳಿಗೂ ಸಮವೆ? 
(ಕೆಂಗಾಳ್ಮ- ೪) ; ಮೇಲೆ ಬಿದ್ದು ಬರುವ ಸೂಳೆ ಹುಗದ ಕಾಸಿಗೂ ಬೇಡ 
(ಗಾರೆ). [ಆ ಸಂ. ಪಾದ) 

ಪಾಗ್ಕ "ಪಾಗಾ' ನೋ. 

ಪಾಗಡ :ಪಾಡಗ್ಮ' ನೋ. 

ಪಾಗಡಿ :ಪಗಡ್ಮಿ' ನೋ. 

ಪೂಗಡೆ ಪಾಡಗೈ' ನೋ. 

ಪಾಗದ (ನಾ). ೧. ಪ್ರಾಕೃತಭಾಷೆ : ಸಕ್ಕದಮುಂ ಪಾಗದಮು 


ಮದಕ್ಕುಂ ಬಗೆದಂತೆ ಸಮಣ ಪೇಟಲ್‌ 6100. 0-90) ; ಸಕ್ಕದ 
ದೊಳ್‌ ಮುನ್ನಂ ಪಾಗದದೊಳಾದ ([ಸು]ಕೃತಿಗಳೆಲ್ಲಂ ಕನ್ನಡ ಮುಡಿಗವಿ 
ದಂತೆ ಜಗನ್ನುತಮಾ ಕೃತಿಯೆ ತಾನಳಂಕೃಶಿಯೆನಿಪಾ (ವರ೯ಮಾ. ೦೬-೪೯) ; 
ಪ್ರಾಕೃತ-ಪಾಗದೆ (ಕತುರ. 3೬6 ಪ್ರಯೋ). ವಿ. ಜನಸಾಮಾನ್ಯರ ಭಾಷೆ: 
ದೇಶಭಾಷೆ : “ಪಾಗದಂ ನರಭಾಷಿತಂ” (ಕರ್ಕಾರಿ. ಟ್ರ): ಸಕ್ಕದ 
ದೊಳಿರ್ಪದಂ ನಲವಿಂ ಪಾಗದದಿಂ ರಚಿಯಿಸಿ ಕೇಳೆ_ಳುಳ್ಳುದೆ ಸೆ (ಶಕ್ಕಿಶು. 
ಆ-8೪). [<ಪ್ರಾ. ಪಾಗಯ. /ಸಂ. ಪ್ರಾಕೃತ] 

ಪಾಗರ, "ಪಾಗಾರ' ನೋ. 

ಪಾಗರ, ಪಕ್ಕರೈೆ' ನೋ. 

ಪಾಗರಗೋಡೆ (ನಾ.) ಸುತ್ತುಗೋಡೆ ; ಪ್ರಾಕಾರದ ಗೋಡೆ; 
ಪೌಳಿ : ಮಟಕೆ ಹಾಕಿದ ಪಾಗರಗೋಡೆ ಗಡಿ (ಎಕ. v1 ಶೀರ್ಥಡ. 
೩೨-೧೬ 2048). ಗ[ಪಾಗರ್ಕ (ಎಪಾಗಾರ) . ಗೋಡೆ) 

ಪಾಗಲ್‌,, ಹಾಗಲ್‌, ಹಾಗಲ, ಹಾಗಲು (ನಂ). ಒಂದೂ ಬಗೆಯ 
ಬಳ್ಳಿ ಹಾಗೂ ತರಕಾರಿಯಾಗಿ ಬಳಸುವ ಅದರ ಕಾಯಿ : ಸಲೆ 
ಪಂದಿಯ ನೆಣನುಮನಂಕೊಲೆಯ ಕಷಾಯಮುಮನೆಅಜಕೆಗೆ ಮೂಲ 
ದೊಳಾಷುಂಡಲಗೆಗಿದಚ್ಚರಿಯೆನೆ  ಪಾಗಲ ಕಾಯಕ್ಕುಂ (ಕೋಶ. 
೬-೩೪) ; ಸಾಗರಮೊಂದು ಕಂಕಣದಿನುರ್ವರೆ ಕಾವಲಿಯಿ೨ ಕುಳಾದ್ರಿಗೂ* 


ಪಾಗಲ ಕಾಯ್ದಳಿಂ - - - ಕರಂ ಕಿಲಿಸಿಯವಾದುವು ಕಣ್ಣೆ ಗುಣಾವಲೋಕನಾ 


(ಕರವೇ. ೬೧೪) ; ಪೊತ್ತದೆ ಪೊಗೆಸುತ್ತದ್ದೆ ನಸುಬತ್ತದೆ ಕೆಂಪಚರ್ನು 
ಬೆಂದ ಪಾಗಲ ಕಾಯಂ ಪತ್ತೆಂಟು ತುತ್ತಿದಲ್ಲದೆ ಚಿತ್ತಂ 
ತಣಿಗುಮೆ (ತೂಕ್ತಿತು. ೦೧೯೨). ಹಾಗಲ್‌ 2 ಚ ಹಾಗಲ *-ಕಾರವೇಲ್ಲ. 


ಪಾಗಲ್‌, 


ಕಟಿಲ್ಲಕ, ಸುಷವಿ” (ನಾರಾ, $,). ಹಾಗಲ : ಹಾಗಲ ಹಡಲಂ ಕುಳಂ ಕೂಗಲಿ 
ಕೂಷ್ಮಾಂಡವವರೆ ಬದನೆಗಳಿಂ ಲೇಸಾಗಿರೆ ಮಾಡಿದ ಸವಿಮೇಲೋಗರಮಂ 
ತಂದು ಬಡಿಸಿದರ್‌ ಮುನಿನಿಯರ* (ರರ್ಮುಶ. ೨-೫೩) ; ಕತ್ತರಿಗುಳ್ಳ 
ಹಡಲ ಹಾಗಲ ಕೂಗರಿ ಬದನೆ ಮೊದಲಾದ ಕುಯ್ಗಳ ರಸಂಗಳಂ ತೆಗೆದು 
(ಸೂಶಕಾ. ೫-೪೧) : ಹಾಗಲ ಬದನೆ ಹೆಗ್ಗುಳ್ಳ . . . ಹಲವು ಫಲಕಂದ 
ಗಳ ಶಾಖಾವಳಿಯ ಸವಿಯೊಫ್ಟರಣೆ ಘಮಘಮಿಸಲಿಕೆ ಬಡಿಸಿದರು (ಅನಂರಾ- 
೬-೨೫-೩೯) ; ಹಾಗಲ ಕಾಯನ್ನು ಹೇಗೆ ಅಟ್ಟರೂ ಕಹಿ (ಶ್ಗಾರಾ. ೬೬): 
ಹಾಗಲು : “ಹಾಗಲು ಪೀತಪುಷ್ಪ ಕರ್ಕೊೋ:ಟಕಿಯೆನಿಸಿಕ್ಕು” (ಮಂಗರಾ. 
೪೪-೪) ; ಹರಳುಗಳಂ ಹಂದಿಗಳ ರಕ್ತವಪೆಗಳಲ್ಲಿಯೂ ಅ೦ಂಕೊಲೆ 
ತೈಲದಲ್ಲಿಯೂ ನೆನಸಿ ಬಿತ್ತಲು ಅದರಲ್ಲಿ ಹಾಗಲುಕಾಯಿ ಹುಟ್ಟುವುದು 
(ತಳಿಗಂ0. ೪೩೭-೧೪). 
ಹಾಗಲ ಕಾಯಿಗೆ ಬೇವಿನ ಕಾಯಿ ಸಾಕ್ಷಿ- (ಆಲಂ) ದುಷ್ಟನಿಗೆ ಅದೇ 
ಮನೋಭಾವದ ಇನ್ನೊಬ್ಬನು ಕೊಡುವ ಸಾಕ್ಷಿ: ಹಾಗಲ ಕಾಯಿಗೆ 
ಬೇವಿನ ಕಾಯಿ ಸಾಕ್ಷಿ (ಗಾರ). 
[ದೇ.॥8 ತಮಿ. ಪಾಕಲ್‌, ಪಾವಲ್‌; ಮಲ. ಪಾವಲ*)] 

ಪಾಗಲ್‌, 'ಪಾಗಾರ' ನೋ. 

ಪಾಗಲ :ಪಾಗಾರ' ನೋ. 

ಪಾಗಲು ಪಾಗಾರ' ನೋ. 

ಪಾಗಾ, ಪಾಗ, (ನಾ). ಆನೆ ಮತ್ತು ಕುದುರೆಗಳ ಲಾಯ : ಪೂರ್ವಕಾಲ 
ದಲ್ಲಿ ಆನೆಗಳ ಪಾಗಾ ಈ ಬಾಜಾರಿನಲ್ಲಿ ಇತ್ತು (ಳ6ಗೆ. ೫೨೪) : ಮೋಜಿನ 
ಕುದುರಿ. , , ಪಾಂಡವರ ಮನಿಯೊಳಗ ಪಾಗಾದಾಗಿತ್ತು ಪಾಗಾದ 
ಗೂಟವ ಜಾಡಿಸಿ ಕಿತ್ತು ಹೋಗುವಾಗ ಶಿಶುನಾಳಕೋಡ್ಕೋಡಿ ಬಂತು 
(ಕರೀಠ. ೪೭). ಪಾಗ್ಕ : ಕುದುರಿಗೆ ಪಾಗದ ಮನೆಯಿರಲಿ ಕೋ ಪಲ್ಲಕ್ಕಿ 
ಅಬತಾಗಿರಿ ಚಿತ್ತರಿಗಿಮನಿಯಿರಲಿ (ಕನ್ನಶಾ- ೩೨೮)- 

[ « ಮುರಾ. ಪಾಗಾ) 

ಪಾಗಾಣತಿ (ನಾ). ದಾಸಿ (?) : ಮಾರುವುದು ನಿನ್ನ ತೊತ್ತಿನ ಮಕ್ಕಳಿಗೆ 
ಮಾರುವುದು ನಿನ್ನ ಪಾಗಾಣತಿಯರಿಗೆ ಐರಾರುವುದು. ನಿನ್ನ ಬೋನಕಾರ್ಶಿ 
ಯರಿಗೆ ., , ಮಾರದಿರು ಎನ್ನ ಮಾರಿಗೆ ಗುರಿವಾಣಿ (ಕೋಕ್ಸರೀ. 
೭೦-೬೨. [?] 

ಪಾಗಾರ, ಪಾಕಲ್‌, ಪಾಕಲ್ಕ, ಪಾಕಲು, ಪಾಗರ,, ಪಾಗಲ್ಮ್‌, 
ಪಾಗಲ, ಪಾಗಲು (ನಾ). ಸುತ್ತುಗೋಡೆ ; ಪ್ರಾಕಾರ; ಪೌಳಿ: 
ರುಗೆಯ ಲಹರಿಯ: ಜಾಳಿಗೆಯ ಪಚ್ಚಿಗಳ ಪಾಗಾರದ ಸುರತ್ನಾಳಿಗಳ 
ಲೆಸೆದುದು ರಾಜಸಭೆ (ಕುಠ್ಮಾಸ, ೦೩-೨೫) ; ಕಟೆಯ ಪಾಗಾರವು (ರೊಂಕಶಾ- 
೦೯೪೦. *ುಮಿಟಿ. ೧೦೩೯; 1475) ; ಮರಳಿನ ಪಾಗಾರವಳಿವುದು ಖಚಿಕಿವು 
(ಗಾಕಾಸ. ೩-೪೩) ;: ಮನೆಯ ಸುತ್ತಲೂ ಎತ್ತರವಾದ ಪಾಗಾರವನ್ನು 
ಮಾಡಿಸಿದನು. (ಕುತಿಸ. ೪೨). ಪಕಲ್‌ : ಪಳುಕಿನ ಪಾಕಲಂ ಬಳಸಿ 
ರಂಜಿಸುತಿರ್ಪ ಮಹೇಶಗೇಹದೊಳ" (ರಂ. 5-90) ; ಪ್ರಾಕಾರ_ಪಾಗರ, 
ಪಾಕಲ್‌ (ಕಠ್ಮಾಶು. ೬೦ ಪ್ರಯೋ). ಪಾಕಲ; : “ವಾಕಲೆನಲು ಪಾಕಲ 
ಮೆನಲು ಕಂಗೊಳಿಕು ಪ್ರಾಕಾರದೊಳ್‌” (ಕಕಕ. ೬೫). ಪಾಕಲು : 
“ಪಾಕಲುಯೆಂಬ ಶಬ್ದಂ = ಪ್ರಾಕಾರದಲ್ಲಿಯುಂ, ಕಂಂಗಿನಲ್ಲಿಯುಂ" 
(ಕಳುರ. ಶು. ೩೦೨ ಪುಟ). ಪಾಗರ, : “ಕೋಟಾ ಇ ಪಾಗರಂ” (ಕಾಕಕ್ಕ. 
೨೩8) ; ತಳವಾಸುಗೆಯೆ ಪಚ್ಚೆ ಪಳಿಕೆಸೆವ ಪಾಗರಂ ಹೊಳೆವ ವಜ್ರಸ್ತಂಭ 
(ನುನೋಏ- ೦-೨೩) ; ಬೇಲಿಯಿಕ್ಕಿದ ಕಲ್ಲುಬಸ್ತಿಯ ಪಾಗರದಡಿ ತೆಂಕಲು 
ಹರಿದ ಅರಳೆಗಡಿ (೪೩. 1, ೪೦-೫೧: 1417) : ಪಾಗರ[ಶಾಕಾ. ಬಾಗಿಲ] 
ವೊಂದೆರಡನು ದಾಟಿ ಮುಂದೊಂದು ಬಾಗಿಲೊಳ್ಳಿಂದನಾ ರಾಯ 
(ಕರತ. ೨೨-೭೭); ಭವಿದೃಷ್ಟಿ ಪೂದೋಂಟಕಂ -ಬೀಳದಂದದಿಂ ತವೆ 


೫೪೮೨ 


ಪಾಗುಡಂಗೊಡು 


ಪಾಗರವ ಕಟ್ಟಿಸುವುದಣಿಯರದೊಳು (ಕಾಸೋಫ. ೨-೬೬). ಪಾಗಲ್‌: 
ಸೌಧಶಿಖರಪ್ರಾಗ್ಭಾಗಮಂ ಪತ್ತಿ ಪಾಗಲ[ನಾ]ಶ್ರೈಸಿ .. . ಅಟತ್ಚಿ 
ಳಮಂ ಮೆಟ್ಟಿ ನೋಟ್ಟಿ ಲತಾತನ್ವಿಯರಂಬರೇಚರಿಯರೆಂಬಾಶಂಕೆಯಂ 
ಮಾಡಿದರ್‌ (ಫ್ರಷ್ಟಫು. ೮-೪೭) : ಪ್ರಾಕಾರ _ ಪಾಗಲ್‌ (ಕಠುರ. ೨೪೦ 
ಶ್ರಯೋ) ; ದೇಗುಲಮಂ ಗೋಹುರಮಂ ಪಾಗಲ್ಗಳನಡಿಗೆಸೆಜ್ಜೆವಜ್ಜಣ 
ಮನೆ ಮುಂತಾಗಿ . , , ಒಡರಿಸಿದಂ (೩80. ೨-೧೪೦). ಪಾಗಲ : 
ಪಾಗಲಂ ಎ. ಪ್ರಾಕಾರೆಂ (ಕನುರ. ಶಂ.೨). ಪಾಗಲು : ಪ್ರಾಕಾರ _ 
ಪಾಗರ, ಪಾಗಲು (ಹೂನುಗ, ೧೧೮). [ ಆಪಾಲಿ, ಪಾಗಾರ. / ಪ್ರಾ. 
ಪಕಾರ, ಪಾಗಾರ./ ಸಂ. ಪ್ರಾಕಾರ] 


30|ಪಾಗಿವಾಳ (ನಾ). ಕಾಲವನ್ನು ಅಳೆಯುವ ಒಂದು ಪ್ರಮಾಣ : 


ಅರುವತ್ತುಅಕ್ಷರ ಕೂಡಲು ಒಂದು ಪಾಗಿವುಳ, ೬೦ ಪಾಗಿವಾಳ 
ಕೂಡಲು ೧ ಫಳಿಗೆ (ಕುರ್ತಾ. 6೫). [?] 


ಪಾಗು,, ಪಾಂಗ್ಕು, ಪಾಕು, (ನಾ). ೧. ತಲೆಗೆ ಸುತ್ತುವ ಉತ್ತಮ 


ವಸ್ತ್ರ ; ರುಮಾಲು; ಪೇಟ : ಧರೆಯ ಪಾಗನೆ ಮಾಡಿ ಸಿರಕೆ ಸುತ್ತಿದ 
ನೊಬ್ಬ (ರೇಣು. ೩-೦೬೧) ; ಪತ್ತಿದ ಪನ್ನೆ ಸುತ್ತಿದ ನಿರಾಜಿಯ ಮುಗು 
ರೂಪೆತ್ತು ನಿಂದಿಹನಾರು 43%ರಕಾ. ೯-೬೭) : ಚಂದ್ರಗಾವಿಯ ಅಂಗಿ 
ತೊಟ್ಟೂ ಇಂದ್ರನೀಲದ ಪಾಗು ಸುತ್ತಿ (ಗೋಹಾಡು. ೨೪): ಈ ಸೈನಿಕ 
ರಾದರೋ: ಪೀತವಸ್ತ್ರಧಾರಿಗಳು. ಕೆಂಪುಪಾಗು ಸುತ್ತಿದ್ದರೆ(ತುಟಬಾ-೮೨)- 
೨. ಒಂದು ಶ್ರೇಷ್ಠ ಬಗೆಯ ಸೀರೆ: ಚಿತ್ರ ಚಿತ್ರಾವಳಿ 
ಪಾಗು ಪಸುರ( ಕಾಕಾ. ವಾಂಗುಪೆಶು ]ಪಟ್ಟಿ ಸೂತ್ರವಳಿಯ 
ಚಿನ್ನಧಾರೆ (6ನುಶಾಂ. ೯-6). ಪಾಂಗ್ಕು : ೧. ಪಿಡಿದೆತ್ತಿ ತನ್ನ ಪಾಂಗಿಂ 
ಬಿಡದಡಿಯಂ ಕಟ್ಟೆ ತೂಗಿ ವಿತ್ತಮನಿಕ್ಕೆಂದಡಿಗಡಿಗೆ ಜಡಿಯುತುಂ 
ಬಿಡುನುಡಿಯಂ ನುಡಿಯುತ್ತುಮಿರ್ದನು ಶಿವಭಕ್ತಂ (ಉರ್ಕಟಿ. ೦೨-೯೪) ; 
ಪೆಗಲ್ವರವಿಟ೨ದಾ ತುಜುಂಬರೆವ ಟೊಪ್ಪಿಗೆ ಕಟ್ಟಿದ ಪೂಂಗು ಪೂಸಿ 
ಸೂಗಿರಿಸಿದ ಗಡ್ಡವಿಸಾಸೆ ಕರದೊಳ್‌ ಸಲೆ ಚಿತ್ರಿತ ವೇತ್ರದಂಡಮೊಬ್ಬರೆ 
ಸಹವಾಸಿಗಳ* ತಳರ್ದಂ೦* (ಕಾಂತೀಕ್ಕ. ೧೩-೮೯). ಪಾಕ್ಸು : ೧. ಪಾರು 
ಅವನಿಗೆ ವೀಳ್ಯದೆಲೆ - ಹೊಗೆಸೊಪ್ಪುಗಳನ್ನಿತ್ತಳು. ಅವುಗಳನ್ನು ಅವನು 
ತನ್ನೆ ಪಾಕಿನೊಳಗೆ ಸೇರಿಸಿದ (ರೂಕುಮು. ೨೬)- 
ಪಾಗುಸುತ್ತು - ರಂಮಾಲನಲ್ನ ಸುತ್ತು,-ಕಟ್ಟು: ತಲೆಗೆ ಒದು ಥಾನು 
ಬಟ್ಟೆಯನ್ನು ಪಾಗು ಸುತ್ತಿ ಕಾಲಿನಲ್ಲಿ ಪುಪಂಸು ಮೆಟ್ಟಿ. . . ಹೊರಡು 
ತ್ತಿದ್ದರು (ಕರಶ. oe). 
(ದೇ. ॥ ತಮಿ. ಪಾಕು ; ತೆಳು. ಪಾಗ, ಪಾಗಾ. / ಹಿಂ.ಪಂಗು, ಪಾಗ] 


ಪಾಗ್ಕು (ನಾ). ಒಂದು ಬಗೆಯ ಚರ್ಮವಾದ್ಯ : ಮಣ್ಣಿನ ಮಕ್ಕಳು 


ಹಾಲಕ್ಕಿಒಕ್ಕಲು, ಭೂದಾಯಿ ನಕ್ಕಳು ಅವರಾಟಕೆ ಹರಿದಿನ ಹಗರಣ 
ಗುಮಟೆಯ ಪಾಗಿನ. ಒಡೆ - ಕೊಟ್ಟೆ - ಪಾಯಸ ರಸದೂಟಕೆ! 
(ಕರ್ನ. ೩-೭). " ಗಂವಂಟೆಪಾಗಂ ' ಪರಾ. 

[ದೇ. ॥ ತುಳು. ಪೂಂಕ" ] 


ಪಾಗುಡ, ಪಾವುಡ್ಕ' ನೋ. 
40 ಪಾಗುಡ, “ಪಾವುಡ್ಕ? ನೋ. 
ಪಾಗುಡಂಗಟ್ಟು (ಕ್ರಿ). ಉಡುಗೊರೆಯನ್ನು ಗಂಟು ಕಟ್ಟು : ಪ್ರಜಾ 


ಪತಿಮಹೂರೂಜಂ ವಪಂಗುಡಂಗಟ್ಟಿ ಸಂಪೂರ್ಣೇಂದುಮುಖಿಯನಿಂದಂ 
ನಾಳೆನ್ನದೆ ಬಂದ ಪೊಟಕ್ತಿ ಪೊಟ್ಟಾಾಗೆ ರಥನೂಪುರಚಕ್ರವಾಳಕ್ಕೆ ದೇಗಮಟ್ಟು 
ವುದುಂ (ಕಾಂತಿಫು- ೫-೩೬ ಪ). I ಪಾಗುಡ್ಮ (< ಪಾವುಡ್ಕ) + ಕಟ್ಟು, ) 


ಪಾಗುಡಂಗೊಡು, ಪಾಗುಡಗೊಡು (ಕ್ರಿ). ಉಡುಗೊರೆಯನ್ನು 


ಕೊಡು ; ಸೇಸೆಯಿಕ್ಕುವ ಪಾಗುಡಂಗೊಡುವೀ ಸಮಯದೊಳಗತ್ತ 
ನಾಕುವಾಸದೊಳು ಸುರರೆಅಗದೆಅಗಿದವವರ ಮಕುಟಗಳು (ಸಾಳ್ಮರಾ. we). 


ಪೂಗುಡಂತರ್‌ 


ಪಾಗುಡಗೊಡು ; ಎಅಗೆ ಮಂತ್ರಿಗಳೊಂದಿ ಕಾಣಿಕೆಯಿಕ್ಕಿ ಪಾಗುಡಗೊಟ್ಟು 
(೫ಳಿಉ. ೩0-6). [ ಪಾೂಗುಡ್ಡ (ಎ ಪಾವುಡ್ಕ) + ಕೊಡು, 1] 

ಪಾಗುಡಂತರ್‌ (ಕ್ರಿ). ಉಡುಗೊರೆಯನ್ನು ತರು ; ಸ್ತ್ರೀರತ್ನಮಂ ದೇವರ್ಗೆ 
ಪುಗುಡಂಶ:ದೆನೆಂದೊಪ್ಪಿಸುವುದುಂ (ರರ್ಮಾಮ್ಮ. ೩-೧೩೭). ` 

[ ಪಾಗುಡ್ಮ ( ಎಪಾವುಡೃ) ೪ ತಂ" ] 

ಪಾಗುಡಗೊಡು :ಪಾಗುಡಂಗೊಡು' ನೋ. 

ಪಾಗುಪಟ್ಟೆ (ನಂ). ಉತ್ತಮವಾದ ರೇಷ್ಮೆಬಟ್ಟೆ : ತೂಗತತೊಟ್ಟಲಿ 
ಗೊಂದು ಪೂಗುಪಟ್ಟೆಯ ಹುಸಿ ಮಾಗಾಯಿ ಮಗನ ಮಲಗೀಸಿ ಅವರಮ್ಮ 
ಜೋಗೂಳ ಹಾಡಿ ಹಿಗ್ಯಾಳೆ (ಜಯ. ೭೭). [ಪುಗ್ಳು 4+ ಪಟ್ಟೈ) 

ಪೂಗೋಟಿ, ಪಾಗೋಟೆ (ನಾ). ಒಂದು ಬಗೆಯ ರುವರಾಲು ; 
ಪಗಡಿ : ಮುಂಡಾಸ, ತುರುಬಿನ ರುವತಾಲು, ಪಟಕಾ, ಪೂಗೋಟಿ 
ಎಂದು ರುಮಾಲಿನ ವಿಭಾಗಗಳು (ಗೋಯಾತ್ರೆ. ೩“). ಪಾಗ್ಗೋಟೆ: 
ಪಾಗೋಟೆಯನ್ನು ಧರಿಸಿದ ಅವರ ತಂದೆಯೂ ಮುಖರೆಯನ್ನು ಧರಿಸಿದ 
ಅವರ ತಾಯಿಯೂ ಬಂದವರನ್ನೆಲ್ಲ ಸ್ವಾಗತಿಸುವದರಲ್ಲಿ ತೊಡಗಿದ್ದರು 
(ಸರು೫«- ೪೩8); ತಲೆಯ ಮೇಲೆ ಒಂದು ಗೋಲಾಕಾರದ. ಪಾಗೋಟಿ 
ಮತ್ತು ವಾನಿ ಶ* ಮಾಡಿದ ಹೊಸದೊಂದು ಜೋಡುಪಾದರಕ್ಷೆ ಧರಿಸಿ... 
ಹೊರಬಿದ್ದನು (ಇಶ್ಶಳ. ೫). [*-ಮರಾ. ಪಾಗೋಟೀ, ಪಾಗೋಟೇ)] 

'ಪಾಗೋಟೆ :ಪಾಗೋಟಿ' ನೋ. 

ಪಾಚಕ (ಗು). ೧. ಜೀರ್ಣಶಕ್ತಿಯನ್ನುಂಟುಮಾಡುವ : ಪಾಚಕರಸ' 
ಪರಾ. (ನಾ). ೨. ಬೇಯಿಸುವಿಕೆ; ಅಡುಗೆಮಾಡುವಿಕೆ. 
೩. ಅಡುಗೆ ಮಾಡುವವನು; ಬಾಣಸಿಗ : ಒಂದು ಕಬ್ಬಿನ ರಸವೆ 
ಪಾಚಕನಿಂದ ಗುಡ ಶರ್ಕರೆಗಳ ಬಹುಭೇದವಹಿದಂತೆ (ಗಗಳಾ- ೪೭), 
ಪೂಚಕನು ಬಂದು . , . ಇಂದು ಯಾವ ಬಗೆಯ ಖಾನಾ ಸಿದ್ಧ ಗೊಳಿಸ 
ಬೇಕು ಎಂದು ವಿಚಾರಿಸಿದನು (ಇಶ್ಶಕ. 089) ; ಅವನು . . . ವಿಚಾರಣೆ 
ಮಾಡಿಸಿ, ಆ ಪಂಚಕನಿಗೂ ಮಗನಾದ ನಾಗಪ್ಪನಿಗೂ ಮರಣ 
ದಂಡನೆಯನ್ನು ವಿಧಿಸಿದನು (ಕಾಳಗಾ- ೬೪)- [ಸಂ. 1 

ಪಾಚಕತ್ತ (ನಾ). ಅಡುಗೆಯ ವಿದ್ಯೆ : ವಾಚಕತ್ವವು ಪುರುಷನನ್ನು 
ಬಿಟ್ಟು ಸ್ವೀಯಲ್ಲಿರುವುದು (ಠಾತತ್ತ- 690). [ಸಂ.] 

ಪಾಚಕರಸ (ನಾ). ಉಂಡ ಆಹಾರವು ಪಚನವಾಗಲು ಜಠರವು 
ಸ್ತವಿಸುವ ರಸ; ಪಿತ್ತಕೋಶದ ರಸ ; ಒಂದೇ ಪ್ರಕಾರದ ಆಹುರವನ್ನು 
ಯಾವಾಗಲೂ 'ಪಚನಮಾಡುವ ಪಾಚಕರಸದೊಳಗೆ ಅನ್ಕಜಾತಿಯ 
ಆಹಾರವನ್ನು ಪಚನ ಮಾಡುವ ಸಾಮರ್ಥ್ಯ ಉಳಿಯಾುವದಿಲ್ಲ (ಕುಂಬಯು. 
೫-೦೬೯); ಆಮಾಶಯಲ್ಲಿರುವ ರಸದಿಂದ ಅನ್ನವು ಪಚನವಾಗುವ ಕಾರಣ 
ಅದಕ್ಕೆ ಪಾಚಕರಸವೆಂದು ಹೆಸರು (ಐು2ಂನಿಯಿ. ೬-೩೦೮). [ವಾಚಕ -- ರಸ] 

ಪಾಚಕಶಕ್ತಿ (ನಂ). ಉಂಡ ಆಹಾರವನ್ನು ಜೀರ್ಣಿಸುವ ಸಾಮರ್ಥ್ಯ : 
ಸಿಕ್ಕ ಹಾಗೆ ತಿನ್ನಬಾರದು. ತಿಂದರೆ ನಿಶ್ಚಯವಾಗಿ ಜೀರ್ಣಕೋಶದ 
ಪಾಚಕಶಕ್ತಿಯು ಕಡಿಮೆಯಾಗುವದು (ನುಂಂಯ: ೪-೨8). 

[ ವಾಚಕ + ಶಕ್ತಿ] 

ಪಾಚನ (ನಾ). ೧. ಅಡುಗೆ ಮಾಡುವಿಕೆ; ಬೇಯಿಸುವಿಕೆ. ೨. ಪಕ್ವ 
ಗ್ರೊಳಿಸುವಿಕೆ. ೩. ಜೀರ್ಣಗೊಳಿಸುವಿಕೆ ; ಪಚನಕ್ರಿಯೆ : ಲಂಘನವು 
ದೀಪನ " ಪಾಚನಂಗಳನ್ನುಂಟುಮಾಡುವುದು (ಸಳನ್ಕಿ. ೦೦೧). [ಸಂ.] 

ಪಾಚವಾರಿ (ನಾ). ಐದು ಗಜದ ಸೀರೆ : ವಸೂ ಪರಕರದ ಪೋರಿಯಾಗಿ 
ಉಳಿಯದೆ ಪಾಚವಾರಿಯಲ್ಲಿಯ ಸಣ್ಣ ಹೆಣ್ಣಾಗಿ ಬಂದಿದ್ದಳು 


(oss. 7. ೦೦೬). 
[ «ಮರಾ. ಪೂಂಚಿ"ವೂರ್‌" ಇ ಐದು ಗಜ) 


ಪಾಚಿ, 'ಪಾವಸೆ' ನೋ. 


೫೪೮೩ 


ಛಾ 


20 


85 


ಅ 


೪ 


46 


ಪಾಟ್ಮ 


ಪಾಚ್ಕಿ (ನಂ). (ಮಕ್ಕಳ ಭಾಷೆಯಲ್ಲಿ) ಹಾಲು : (೪). 
(ದೇ. ॥ ತಮಿ, ಮಲ, ಮಾಚಿ] 
ಪೂಟ್ಮಿ (ನಾ). ಮೂಡಣದಿಕ್ಕು; ಪೂರ್ವದಿಕ್ಕು : * ಹಾಚಿಎಪ್ರಾಚಿ= 
ಮೂಡುದಿಕ್ಕು'' (ತದ್ಮ ಕೋ: ೨೩). ( ಎಸಂ. ಪ್ರಚೀ] 
ಪಾಚಿ :ಪಾಜ್ಯಿ' ನೋ. 
ಪಾಚಿಕೆ 'ಪಾಸಂಗೆ' ನೋ. 
ಪಾಚಿಬಳ್ಳಿ (ನಾ). ಒಂದು ಬಗೆಯ ಔಷಧಿ ಸನ್ಯ : ಬೇಲದ ತಿರು 
(ಹಣ್ಣು), ವುಚಿಬಳ್ಳಿ ಕರ್ದಟಕಿ), ಮಗ್ಗಾರೆಕಾಮಿ, ಮಗ್ಗಾರೆಬೇರು- 
ಇವನ್ನು ಬಗೆಯೊಂದಕ್ಕೆ ಒಂದು ಸೇರಿನಂತೆ ಹುಕಿ ಚೂರ್ಣಿಸಿ (ಸಕವೈ. 
ಶಂ- ೪6). [ಪಾಚಿ (ಎಪಾವಸೆ) 4 ಬಳ್ಳಿ] 
ಪಾಚಿಸು, (ಕ್ರಿ). ಸುಡು; ಬೇಯಿಸು : ಪುಸಿದೊಡಂತಕನವರ* ಪಾಚಿಸರೆ 
ನರಕದೊಳ್‌ ಮೈಯನು (ತರಾ: 3೬-೪೯). [ಪಾಚನ  -ಇಸ್ಕು] 
ಪಾಚಿಸ್ಕು (ಕ್ರಿ). (ಮಕ್ಕಳ ಭಾಷೆಯಲ್ಲಿ) ಮಲಗಿಸು; ನಿದ್ರೆಮಾಡಿನು : 
ಆಟವಾಡಿದ್ದು ಸಾಕು, ಪಾಚಿಸುತ್ತೇನೆ ಬಾ (ರೂಂ). 
( ಪಾಚು* -ಇಸ್ಕೂ] 
ಪಾಚಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
ಹುಲ್ಲು. ಪಂಚಿಹುಲ್ಲು (ಮಿಗ. ೪೯-೯೮೭): 
[ ಪಾಚಿ («ಎ ಜಾವಸೆ) 4 ಹುಲ್ಲು (ಎಪುಲ")) 
ಪಾಚು (ಕ್ರಿ). (ಮಕ್ಕಳ ಭಾಷೆಯಲ್ಲಿ) ಮಲಗು; ನಿದ್ರಿಸು: ಬೂಚಿ 
ಬಂದಿದೆ ರಂಗ ಬೂಚಿ ಬಂದಿದೆ ಚಾಚಿ ಕುಡಿದು ಸುಮ್ಮನೆ ನೀ ಚಿ 
ಕೊಳ್ಳೊ ಕೃಷ್ಣಯ್ಯ 4ಫುರಂಡ- ೪-೧೦೧ ಅಷಶುಪಣ೨). [?) 
ಪಾಚೆ "ಪಾವಸೆ' ನೋ. 
ಪಾಚ್ಚಾ "ಪಾತಶಹ' ನೋ. 
ಪಾಚ್ಛಾಯಿ "ಪಾತಶಹ' ನೋ. 
ಪಂಛಾ "ಪಾತಶಹ' ನೋ. 
ಪಾಜ್ಕಿ (ಗು). ೧. ಕೀಳುತರದ; ನೀಚೆ : (೪. 
ವ್ಯಕ್ತಿ ; ಅಲ್ಪ ; ಕೀಳಂಮನುಷ್ಯ : 
ಪಾಜಿಯಾಗುತೂನೆ1 (ನಿಷ್ಕಾಮ. ೧೪೩)- 
(ಪಾರೆ. ಹಿಂ. ಮರಾ. ಪಾಜೀ] 
ಪಾಜ್ಮಿ, ಪಾಚ್ಮಿ (ನಾ). ಒಂದು ಬಗೆಯೆ ಬಲೆ: ಕೊರಲ್ವಲೆ ನಿಡಿಒಲೆ 
ಪಾಜಿ ಬೆಳ್ಳಾರ ಬಡಿವಲೆ ಬಲುವಲೆಗೂಅರು ತೂಗಿ ಬೊಬ್ಬಿ ಡುಸಲೈದಿದರು 
ಮುಂಗಡೆಯ (ಕೋಶತ: ೧೯-೧೬). ಪುಚ್ಮಿ : ಪಂಚಿ ಸಿಡಿಯಂ ಸಲೆ ಕುಲು 
ಕಣ್ಣಿ ತಡಿಕೆ ಸೆಳೆಗೋಲಿನ ಬಲುನುಯಕರೊದಗಿದರು (ಹಂಸಾ: ೧-೬೬). 
(?) 
ಪಾಜಿಕ (ನಾ). (?) : ಪರೆದನಾರ್ಬ್ಯನ್ವಡನಂಗಡಿಯ ಪಾಜಿರದಿಂ 
ಯನನ್ಮಾಯದೊಳ್ಳರಧನಂ ಪೊಯ್ದು ಡೆ ಸಾವು ಸಾಲ್ವರ್‌ (೬933. 1-1, 
[?] 
ಪಾಜು (ನಾ). (ಕರಾ) ನೀರು ಮೇಲಿನಿಂದ ಕೆಳೆಗೆ ಹರಿಯಲು ಅಗಲ 
ವಾಗಿ ಕಟ್ಟಿ $ಿರುವ ಕಲ್ಲಿನ ಪಾವಟಿಗೆ,-ಮೆಟ್ವಲು. (7? 
ಪಾಜೆ, (ನಾ). ಭಾಷೆ; ಮಾತು : ಇದು ಬಸದಯ್ಯ ಆಡೋ ಮಾತು 
. ಅವನೆ ಪಾಜೆ ನಿಮ್ಮ ಬಾಯಲ್ಲಿ ಬರೆಬಾರದಲ್ಲ (88ರಾ- ೯೨). 
[ “ತವ. ಪಂಚೈ. / ಸಂ. ಭಾಷ] 
ಪಾಜೆ, “ಫಾಜೆ' ನೋ. 
ಪಾಟ, (ನಾ). ಹಾಡುವಿಕೆ; ಗಾಯನ : ವೀರಶ್ರೀಯಂಂ . . . ಆ ರೂಪಂ 
ಕಂಡು ನಕ್ಕು ದುಃಖಮಂ ಮಂಕಿದೊಳಾಗಳಾ ನಗ್ಗಿಸಿದ ಪಗರೆಣಿಗಂಗೆ 
ಪಿರಿದು ಕಸವರಮನಿತ್ತೊನಂದಿಂದಿತ್ತ ಬಾದುಬ್ಬೆಯ ಪ ಪಗರಣ 


ಕಾಡುಬಿಳಿಸಜ್ಞಬಂ 


(ನಾ). ವಿ. ಕ್ಷುಲ್ಲಕ 
ಇಂದು ಕಾಜಿಯಾದವ 


ಜ್ರ 
ಇ 
ಕಳಳ 


ಕ್ರ 


೭೭-೩೪; 992). 


ಕ ರ್ವವುುಂ 


ಹಾಟ್ಮ 


ದಾಟಪಾಟಮುಮತಾದುವು (ಕಡ್ಮಾಕಾ. ೧೧೮-೨೩) ; ಮಸೆದ ಮದನನಲಗಿ 
ನಲರ್ಗಣೆಗಳಂತೆ ಕಣ್ಣೊಳ್‌ ಬೆಳೆದೆಳಸಿ ಬಂದಿರ್ದ ಪಾಟದಾಟದ ಮದ್ದಿನ; 
ಬರ್ದಿನ ಪರಿವಾರದೇವಿಯರುಮಂ (6೦ಫು. ೨-೬೩ ನ) ; ತನ್ನ ಪಾಡು 
ವಿಂಚರದಿಂದೆಮ್ಮ ಪಾಟಮಂ ಕೀಬನ್ಮಾಡಿದಳಿವಳಿ ( ಕಾರಂಣಉ. ೩೩೪) ; 
ಎತ್ತ ಕೇಳ್ವೊಡಮೆಸೆವ ಪಾಟಮೆ [ಕಾಕಾ. ಗೀತಮೆ, ಪಾಡಮೆ] ಎತ್ತಲುಂ] ₹ 
ಶಿ:ಡುವೊಡಮೊಳ್ಳೆ ೨ಧಮೆ (ಕೇವಸಂ. ೨೩೪-೨): " "ಪಾಟು? ಹೋ. 
[ ಆಪಾಂಡ್ಮು./ತವಿ. ಮಲ. ಪಾಟ್ಟು ; ತೆಲು. ನಾಯ್ಕಿ. ಪರ್ಜಿ. 

ಕೊಂಡ. ಪಾಟ; ಗಡಬ. ಪಾಟಿ) 

ಪಾಟ್ಯ (ನಾ). ೧. ಪಠ್ಯವಿಷಯಗಳ ಪಠನ ; ಗ್ರಂಥಗಳ ವಾಚನ ; 
“ ಪೂಠಃ  ಪಾೂಟಂ ” (ಉಾಕಕ್ಕ. ೧೦) ; ಅಲ್‌ ಯಿಟ್ಟಿಯಣಜ್‌ದುಂ|10 
ಪರಿವಾರಿಸಿ ಪಾಟಮೋದಲಚ್ಚರಸಿಯರಂಡಲಚ್ಚರಸಿಯರ"... ಎಂದೊಡೇ 
ವೊಗಟ್ಟುದೋ ್ಹಜಿನಚಂದ್ರವಿಭೂತಿಲೀಲೆಯಂ೦ (ಕಾಂತಿಫು. ೭-೭೫). 
ಪಿ. ವಾಡಿಕೆ; ರೂಢಿ; ಅಭ್ಯಾಸ : ನಿಮಗೆ ಈ ಗಾಳೀಲಿ ಕೂತ್ಕೊಂಡು 
ಪಾಟ ಇಲ್ವೇನೋ ( ಘಾಟೀಮು, ೧೦೦) ; ಮದರಂಗಿದನ ಚಿರತೆಗೆ ಪಂಟ 
ಆಗಿಬಿಟ್ಟಿದೆ. ಬೇರೆ ದನ ಇಷ್ಟು ರುಟಿ ಇಲ್ಲವೇನೊ ( ಸಣ್ಮಕ. ೪1, ೦೧೯); | ೩5 
ಅವನಿಗೂ ಆ ಹೆಸರೇ ಪಾಟಾಗಿ ಹೋಗಿತ್ತು 


(ನನ್ನೂರು, ೧೭೦) - 


[೭ ಸಂ. ಪಠಠ) 
ಪಾಟ್ಕ " ಪಟ್ಟಿ," ನೋ. 
ಪಾಟಕ, (ನಾ). ಓದುವವನು ; ಪಾಠಕ: ಶ್ರಾವಕರ ಪಾಟಕರ 
ಜನನಿಯ ಭಾವದಿಂ ಚಿಂತಕರ ಪೊರೆವುದದಾವ ಕೃತಿಯಿದನುಳಿದು 20 
ಧರಣೀತಲದೊಳಿರುತಿಹ:ದು ( ಶವೇಶ. ೧೮-೪೪). [.ಆಸಂ. ಪಾಠಕ] 
ಪಾಟಕ್ಕ (ನಾ). ೧. ಸೀಳುವವನು ; ಹೋಳುಮಾಡುವವನು ; 
ಕತ್ತರಿಸುವವನು: ಕರ್ನಾಟಕಚೀಣುಪೋಟಕದರಸುಗಳಿರ್ದರು 
ರಿಪುಶಿರಪುಟಕನೋಲಗದೊಳಗೆ ( ಕರ್ಕ ೩-೬). ೨. ಗ್ರಾಮದ 
ಒಂದಂ ಭಾಗ. ([ಸಂ.] 28 
ಪಾಟಕಾಅ (ನ). ರಾಜನ ಬಿರುದಾವಳಿಗಳನ್ನು ಹಾರಿ: ಹೊಗಳು! 


ವವನು ; ವಂದಿ; ಪಾಠಕ: ಪಂಟಕಂಜರರಸಾಳ್ಗಳ ಬೇಬ್ಬಿರ ಕಳಕಳ 
ನಿನದಂ ಭೋರ್ಗರೆದಂಬುಧಿನಿನದದಂತುಟಾದುದು ( ನರೇಮಾ, ೩೨೫೫) ;' 
ಬಗೆಕುಅಂ ಪಾಟಕಾಅನೊಳ್ಳುಡಿಕಾಆಿಂ ಪಗೆಕಾಜನಾಗಿಯುಂ ಕೆಯ್ಮಿಗೆ ತಕ್ಕಂ | 
ಕೆಯ್ದುಕಾಣನೆನಿಸಲ್ಕಾಲಿಂ ( ಕಾನ್ಮಾನ. ೩೨೩ ): ಆಲರ್ಗ'ಲ್‌ ಘಟ್ಟಿಐಳ್ಳರ, 50 
ಪಸರದಂತೆ ಕಂಪಂ ಪ[ರ]ಕಲಿಸೆ ತುಂಬಿಯೆ ಪಾಟಕಾಲಿನಂತೆ ಮೊರೆಯೆ 
(೨ಂಹರಿ. ೩.೩ ನ). [ಪಟ + -ಕಾಅ) 

ಪಾಟಚ್ಚರ (ನಂ). ಬಟ್ಟೆಯನ್ನು ಕಳವು ಮಾಡುವವನು; ವಸ್ತ್ರಚೋರ : | 
`ಪಾಟಚ್ಚರಃ, ಪಟಚ್ಚಾರಃ-ಈ ೨ ಸೀರೆಗಳ್ಳೆಂ” (ಹರಾಯು. ೩೬-೧೮೫). 

[ಸಂ.) 86 

ಪಾಟನ (ನಾ). ಸೀಳುವಿಕೆ; ಕತ್ತರಿಸುವಿಕೆ: ವನಕರಿಕುಂಭಪಂಟನ: 
ಪಟಿಷ್ಕಕಠೋರನಖಪ್ರಹಾರಭೇದನಗಳಿತಾಸ್ತ್ರರಕ್ತನವವಶೌಕ್ತಿಕಪಂಕ್ತಿವಿಳಂಸ 
ಭಾಸುರಾನನಂ ( ಶಂಶಠಾ- ೧೩-೫೦). [ಸಂ] 

ಪಾಟಲ, ಪಾಟಳ (ಗು). ೧. ತಿಳಿಗೆಂಪು ಬಣ್ಣದ ; 
ಬಣ್ಣದ : ಪಾಟಲಲೋಲವಿಲೋಚನಂ ಮುನಂಬುಗೆ 
ಕೋಳಿಸೆಯೆ (ಶಂಕಾ. ೮-೫೯); ಉದ್ಯಾನೆಲತೆಯನೀಕ್ಷಿ೩ ನಾಂ ಹಂಟಲ; 
ವರ್ಣಂಗೈವೆನಿಂದು ದೇವಿಯ ಮೊಗಮಂ ( ರೃನ್ಠರೋ, ೮೩ ). 
(ನಾ). ೨. ನಸಂಗೆಂಪು ಬಣ್ಣ : ಸಲೆ ಮುದದಿಂದೆ ಪಂಟಲಮನಾಂತ 
ಕಪೋಲದೆ ರಕ್ತಲೋಚನೋತ್ಪಲದೆ ವಿಲಾಸಮಂ ತಳೆದ (ಠೂಠವಾ. ೨-೬6); 
ಬಿಡದೆ ಪಾಟಲವಿಡಿದು ಸಿರದೊಳ್‌ ತೊಡರಿ ಮಿರುಗುತೆ ಪುಷ್ಪಭಾಗವ 45 
ಪೊಡೆಪೊಡೆವ ಬಿಳಿಲಿಡದದ ಜಡೆಗಳೆನಾಂತು (ಕಾತೇಶು. 


ನಸಂಗೆಂಪು 


F 
ನಳಿತೋಳ 


40 


೫೪-೨೭) ಕ 


೫೪೮೪ 


ಪಾಟಲಿತ 


೩. ಒಂದು ಬಗೆಯ ಹೂವಿನ ಗಿಡ ವಂತ್ರ, ಅದರ ಹೂವು: ಪಾದರಿ; 
ಪೂಗ ವಟ ದಾಡಿಮು ಪಾಟಲ » » : ಹಿಂತಾಳಮಹೀಜಮುಖ್ಯತರು 
ಸಂತತಿಯಿಂ ವನಬೃಂದಮೊಪ್ಪುಗು೦ ( ಯಾರಕಂ. ೦-೩೫). ೪. ಮಳೆ 
ಗಾಲದಲ್ಲಿ ಕೊಯ್ಲಾಗಂವ ಒಂದು ಬಗೆಯಂ ಬತ್ತ. ಪಾಟಳ: ೧. 
ಕಳಕಂಠಲೋಚನಚ್ಛೆವಿವಿಳಾಸಮಂ ತಳೆದ ನೀಲಪಾಟಳಜಂಬೂಫಳಮಧುರ 
ರಸಮನೀಂಟಿದೆಂ (ಕಾರಂಫೂ. 6೬). ೨. “ಅರುಣ; . , ಪಾಟಳಃ, 
(ಆ)ಶಾಮ್ರಃ, ಲೋಹಿತ; ಈ ೭ ಕೆಂಪು” (ಹರಾಯು. ೦೨೦-೪೮). 
೩.""ಪಾದರಿ ಪಾಟಳೆಂ ಪಾಟಳಿಯೆನಿಕ್ಕು”(ಮಂಗಂ. ೩೬-೧೬); ವಿದಳಿತ ಚಂಪಕ 
ಲವಲೀನಾಗಂ ವಕುಳಪಾಟಳಾಶ್ವತ್ನಬ್ರಾತಂ . . . ಆದಿಯಾಗೆ ಪಲವುಂ 
ಪೆಅವಂದದ ಪಾದಪಂಗಳಿಂದೊಪ್ಪುವ. ಚಂದದ ಬನದೊಳಿತ್ತಲುಂ 
ಸುಟವದಗಿಳಿಗಳಿ (ಸುಕುವೂ- ೧೦-೩೬ರಗಳಿ) ; ಸೊಗಯಿಸುವಾಟದ ಸುರರ 
ಭವನಮಂ ವಿಕಸಿತ ಪಾಟಳಗಂಧಯುತೆ ಕಂಡಳ್‌ (೧೦೫ರ. ೯-೧೦೪). [ಸಂ.] 
ಪಾಟಲದ್ಭುತಿ (ನಾ). ತಿಳಿಗೆಂಪು ಬಣ್ಣ : ಬಿಂಬಾಧರದ ಕೆಂಬೆಳಗು 
ಸುಲಿಪಲ್ಲ ಸೂಸುವೆಳಗಿನೊಡವೆರೆದು ವದನವಿಧುಮಂಡಳೆದ ಪಾಟಲದ್ಯುತಿ 
ಯಂತೆ ಪಸರಿಸಿ ಬೀದಿವರಿಯೆ (ಕಾಜಕೇ. ೩-೧೯ 5). [ಪಾಟಲ --ದ್ಕುತಿ) 
ಪಾಟಲಾಧರ, ಪಾಟಳಾಧರ (ನಾ). ತಿಳಿಗೆಂಪುಬಣ್ಣದ ತುಟಿ ; 
ಸುದತಿಯೆ ... ಜಯಾನ್ವಿತನಾದೆಂ ಇದೊ ನಿನ್ನ ಪಾಟಿಲಾಧರವದನಾಬ್ಬವ 
ನಾಂ ವಿಲೋಕಿಸಿದ ಕತದಿಂದಂ (ಕಾಳುಂಕ. ೧೦೯-೧೮೬). ಪಾಟಳಾಧರ : 
ಪಾಟಳಾಧರಸುಧೂರಸಮಂ ಸವಿದಟ್ಕಜೌಂ ಲತಾಂಗಮನೆಮರ್ದಪ್ಪಿ ದಕ್ಷಿಣ 
ವಿಟಂಗೆಣೆಯಾದುದು ದಕ್ಷಿಣಾನಿಳಂ (ಶುಲ್ಲಿಫು. ೫-೨೩). [ಪಾಟಲ 4 ಅಧರ] 
ಪಾಟಲಿ, ಪಾಟಳಿ (ನಾ). ೧. ಪಾದರಿಗಿಡ ಮತ್ತು ಅದರ ಹೂವು : 
“ಪಾದರಿ ಪಾಟಳಂ “ಐಂಟಲಿ[ಶಾಣಾ. ಪಾಟಳಿ, ಪಾಡಳಿ]ಯೆನಿಕ್ಕು” 
(ನುಂಗರಾ. ೩೬-೧೬) ; ಮತ್ತೊರ್ವಳ್‌, ಸುರಭಿಪಾಟಲೀಪಾಟಲದಶನವನನೆ 
(ಅರು, ೧೧-೧೧೦ ಈ); ಜೀವನದೊಳಗೆಮ್ಮರಳನೊಂದಿಸಿ ನೆಅಕಿ ಸೇವಿಸಿದವರ 
ಶ್ರಮಗಳ ಗಾವಳಿಯನು ಪರಿದಪೆವೆಂದು. ನಟುಗಂಪು  ಶೀವಿದ 
ಪಂಟಲಿಯಿಹುವು (ಕಂಠಂ. ೭೬-5೩). ೨. ಒಂದಂ ದೇಶದ ಹೆಸರು: 
ಮಹಾರಾಷ್ಟ್ರದೇಶದ ಸ್ತ್ರೀಯರು, ಪಾಟಲಿದೇಶದ ಸ್ತ್ರೀಯರು, ಪುಂಡು 
ಮಾತುಗಳಂ ಅಪೇಕ್ಷೆಯೊಡನೆ ಕೂಡಿ ಆಡುವರು ; ರತಿಯಲ್ಲಿ ನಂಚಿಕೆಯಿಲ್ಲ 
ದವರು (ಕಾಶುಶಕಾ. ೨೧೯). ಪಾಟಳಿ: ೧. ಕಂಪುಗೊಳಲ * ತೆಗೆದುಸಿರಿ 
ನಿಸಂ ಪೊಜಮಟ್ಟೆಸಬ ತುದಿಯನೆಯ್ದಲೊಡಂ ಮುನ್ನಂ ಪಜಕಿಯವಪ್ಪ 
ಪೂಗಳೆ ಕಂಪಿನೊಳೇಂ ಪೊಗಟ ಪಾಟಳೀಪರಿಮಳಮಂ (ಅರಕು: ೦೦-೦೦೦) ; 
ಐಂಟಳಿಗಳೆಸಕದಿಂ ನಿಂಬೆಗಳಳುಂಬದಿಂ . . . ಅನಂತತಿಲಕದ ಕುಜಂಗಳಿಂ 
, ಫೊಂಗಿ ಪೊ:ಪುಬ್‌ಯೋಗಿ (ಉರ ರಿ. a-r4). ([ಸಂ.] 
ಪಾಟಲ್ಲಿ. ಪಾಟ್ಲಿ (ನಾ). ಸುಮಾರು ಕಾಲಂಗುಲದಷ್ಟು ದಪ್ಪವಾದ 
ಚಿನ್ನದ ಕೈಬಳಿ : ಭಿಕೂತಾಯಿ ನನಗೆ ಪಾಟಲಿ, ಬಿಲ್ವರ ಮುಂತಾದ 
ವಸ್ತ್ರ ಮಾಡಿಸಿದಳು. (ಸ್ಮತಿ. 3೧೪); ಬಂಗಾರದ ಗೋಟು ಪಾಟಲೀ 
ಬಿಡಿಸಿಕೊಡು . .. ವಂಕೀಜೋಡು ಕೊಡಸು (ರಕ್ತರ. ೮೨) ; ಮೈಮೇಲೆ 
ಬಂಗಾರ ಹಾಗು ಮಂತ್ತಿನ ಆಭರಣಗಳು. ವಂಕಿ, ಸರಿಗೆ, ಗೋಟು, 
ಪಂಟಲಿ ``ಮೊದಲಂದ ಎಲ್ಲ ವಸ್ತುಗಳೂ ಇದ್ದವು (ಕ್ಕಾಶುಶಾ. ೦೦). 
ಪಾಟ್ಲಿ ನಾ ಗೊ:ಟು ಪಾಟ್ಲೆ ಎಲ್ಲಾ ಇಟಗೊಂಡರ ಕೈ ಹಿಂಗ ಮ್ಮಾಲ 
ಎತ್ತಲಿಕ್ಕೆ ಆಗತಿದ್ದಿಲ್ಲ (ಗಂವೂಯ. ೧೬) ; ಒಂದು ಜತಿ ಪಾಟ್ಲಿ ಮಾಡಸರಿ 
ಅಂತ ಹೆ:ಳಿದರ ಕೇಳವಲ್ಲರಿ (ಕುಂಕುಮ. ೧೬). [- ಮಾ. ಪಾಟಲೀ) 
ಪಾಟಲಿತ. ಪಾಟಳಿತ (ಗು). ನಸಂಗೆಂಪಾದ : ಶೂಲಧರಂ . . . ಮುಷ್ಟಿ 
ಯುದ್ಧಸನ್ನದ್ಧನಾಗಿ ನಿಂದ... ಪಾರ್ಥನಿದಿರ್ಗೆವಂದೋರೊರ್ವರುದೀರ್ಣ 
ರೊ: ಪಾವೇಶಪರುಷಪಾಟಲಿತಕಟಾಕ್ಷದಿನಡರೆ ನೋಡಿ ಬಾಹಾಸ್ಸಾಲನಂ 
ಗೆಯ್ಕಲ* (ಕಂಠಂ. ೪-೭೦ ವು. ಪಾಟಳಿತ : ಇದಿರೆಳ್ಹೀರ್ಷ್ಯಾರೋಷದಿಂ 


ಪೂಟಲಿಮ 


ಶಶಿಪ್ರಭೆ ನಮೋದಯಶಶಿಪ್ರಭಿಯುಂತೆ ಪಾಟಳಿತಮುಖಿಯಾಗಿ 
೪೯೩ ೮). [ಸಂ.] 

ಪಾಟಲಿಮ, ಪಾಟಳಿಮ(ಗು). ೧. ನಸುಗೆಂಪುಬಣ್ಣದ : ಪರಿಣತಪ್ರವಾಳ 
ಪ:ಟಲಿ[ಶಾಕಾಂ- ೪])ಮಲೀಲಂಧರನಿಜಾಧರ ಪಲ್ಲವನುಂ (ಶಂದ್ರಫು.೪-೮೦ ವ): 
(ನಾ). ೨. ನಸುಗೆಂಪು ಬಣ್ಣ. ಪಾಟಳಿಮ: ೧. ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. (ಸಂ. ಪಾಟಲಿಮನ್‌] 

ಪಾಟಲೀಪುತ್ರ, ಪಾಟಳೀಪುತ್ರ (ನು). ಮುಗಧದೇಶದ ರಾಜಧಾನಿ ; 
p ಈಗಿನ ಪಾಟ್ನಾನಗರ : ಪಃಟಲೀಪುತ್ರದ ಮಾರ್ಗದಲ್ಲಿ ನಂಗಸೆ: ನನಿಗೆ 
ಧನಿಕವ್ಕಾಪಾರಿಯೊಬ್ಬನು ಸಿಕ್ಕಿದನು (ಜುರ್ಮಶ. ಎ೮ಂರ. ೨೪); ಮೂರನೆಯ 
ಸಂಗೀತಿ- ದೇವಾನಾಂಪ್ರಿಯ ಪ್ರಿಯದರ್ಶಿಯೆಂಬ ಅಶೋಕರಂಜನ 
ಕಾಲದಲ್ಲಿ ಪಂಟಲೀಪುತ್ರದಲ್ಲಿ ನಡೆದದ್ದು (ಭಕರ. ೨0೩). ಪಾಟಳೀಪುತ್ರ : 
ಪಾಟಳೀಪುತ್ರಮೆಂಬ ಪುರಮಲ್ಲಿ ಶ್ರೇಷ್ಠಿ ಸುದತ್ತನೆಂಬೆೊಂ (ವಡ್ನಾರಾ, 
೧೩-೦೪). [ಸಂ.7 

ಪಾಟಲೀಪುಪ್ಪ (ನಾ). ಪಾದರಿ ಹೂವು: ಪಾಟರೀಪುಷ್ಪ ಅಧವಾ 
ಪಾದರಿಹೂವನ್ನು ಧರಿಸುವುದರಿಂದ ಮನಸ್ಸಿನ ಕ್ಲೇಶವನ್ನು ಪರಿಹಾರ 
ಮಾಡಿ . . . ಮಹಾಪರಿಮಳದೊಡನೆ ಕೂಡಿರುವುದು (ಸಕತ. ೪೪); 


(ಶಂರ್ರೆಫೃ. 


ಮಂತ್ರ ಇಪ್ಪತ್ತುಸಾವಿರಮುಂ ಜಪಿಸಿ ಪಾಟಲೀಪುಷ್ಪದಿಂ ಹತ್ತುಸಾವಿರ 
ಹೋಮಮಂ ಮಾಡೆ ಮಂತ್ರಸಿದ್ಧಿಯಪ್ಪುದಾ 
[ಸೆಂ.] 

ಪಾಟಲೂನು, ಪಾಟಲೋಣ, ಪಾಟಲೋನು, ಪಾಟ್ಲೋನು (ನಾ). 
ಐರೋಪೃಮಾವರಿಯ ಷರಾಯಿ; ಪ್ಯಾಂಟು: ಬೆಲೆಯುಳ್ಳ 
ಕೋಟು ಪಾಟಲೂನುಗಳ ಜೊತೆಗಳು ಅವರಲ್ಲಿ ಹತ್ತೆಂಟು ಇದ್ದವು 
(ಕೊಳೆರು. ೨೩೦) ; ಪಾಟಲೂನು ಸಾಹೇಬರ ಪೊ:ಷಾಕು. ಬೆಲೆಯುಳ್ಳದ್ದು 
(ಶ್ರೀಕಾಂತ, ಲ; ಒಮ್ಮೆಲೇ ಅವಳ ಮೊಮ್ಮಗ ಗಾಡಿಯಿಂದ 
ಜಿಗಿದ ಪಾಟಲೂನು, ಉವ್ದ ಕೈಯ ಅಂಗಿ ಹಾಕ್ಕೊಂಡು (ಹೊಸಕ್ಷಿ. ೭೩). 
ಪಾಟಲೋಣ : ಮೊಳಕಾಲ ಕೆಳಗೆ ಬಾದದ ಮೇಲೆ ಗೇಣು ಅಂತರದಲ್ಲಿ 
ನೇಣ» ಹಾಕಿಕೊಂಡಂತೆ ಜೋತಾಡುವ ಇಸ್ತೀಯ ಅಸ್ತ್ರವಾಡದ ... 
ಕಿರವುಂಜೀಬಣ್ಣದ ಪಂಟಲೋಣ (ರೀಶಹ. 1, ೨೪). ಪಾಟಲೋನು ; 
ಪಾಟಲೋನಿನ ಜೇಬಿನೊಳಗಿಂದ ಸಿಗರೆ:ಟಿನ ಡಬ್ಬಿಯನ್ನು ತೆಗೆಯುತ್ತ 
ಕೇಳಿದ ಗದ್ರೆ (ಶ್ರ9ಸ, ೫೯). ಪಾಟ್ಸೋನು : ಬೂಟು ಪಾಟ್ಲೋನು 
ಧರಿಸಿ ದೇಶಭಾಷೆ ಮಾತನಾಡುವುದಕ್ಕೆ ನಾಚಿಕೆಯೆನಿಸಲಾರಂಭಿಸಿತು 
(ಹುಳ್ಳತ್ತ. ೩೨). 

[೯-ವಮುರಾ. ಪಾಟಲೂಣ, ಪಂಟಲೋಣ. / ಇಂ. Pantaloon)] 

ಪಾಟಲೋಣ "ಪಾಟಲೂನು’' ನೋ. 

ಪಾಟಲೋನು “ ಪಾಟಲೂನು ' ನೋ. 

ಪಾಟವ (ನಾ). ೧. ತೀಕ್ಷ್ಣತೆ; ಚುರುಕು. ೨. ಜಾಣತನ ; ಚಾತುರ್ಯ: 
ಒಳ್ಳೆಯ ಸಂಗ್ರಹಶಕ್ತ್ತಿಯೂ ಭೂಗರ್ಭಶೋಧನಪಾಟವವೂ ಬಂದುವಲ್ಲದೆ 


(ಕಾಮಕಾ. ೨೬೦)- 


ಅವನಿಗೆ. . , ಪ್ರಾಣಿಶಾಸ್ತ್ರದ ಗಾಢಪರಿಚಯವನ:ಯಿತು (0ಠ್ಮಾಳ. ೯೨) ; 
ಅವನು . . . ಊಹೆ ಮಾಡುವುದರಲ್ಲಿ ಪಂಟವ ಹೊಂದಿರತಕ್ಕವನು 
(ಕಾಂತಿ. ೩೭೪). ೩. ಪಟುತ್ವ; ಶಕ್ತಿ; ಸಾಮರ್ಥ್ಯ : 
ಮಾಟದಿಂದರಿವರ್ಜನರ್ನುಡಿಯಾಟದಿಂ ಪಂಡಿತರು ನೆನಹಿನ ಪಾಟವದೆ 


ದೇವರ್ಕಳಂಗೈನೆಲ್ಲಿಕಾಯಂದದಲಿ (ನೇರ, ೪-೨೭) ; ಕತ್ತಲೆಗೆ ಜಗದಾಂಧ್ಯ 
ಕರಣಪಾಟವವೀಯೆ (ವ5ಂಕಾರಾ. ೩-೩೬-೨೩) ;: ವಾದಗಳು ನಡೆಯುತ್ತಿದ್ದ 
ಕೂಗಿನ ಅವುಂತರದಲ್ಲಿ . . . ಕಿವಿಗಳ ಪಾಟವವೇ ಕುಗ್ಲಿರಬೇಕೆಂದು 
ಅನೇಕರು ಸಿದ್ಧಾಂತ ವಹಾಡುತ್ತಲೇ ಇದ್ದರು (ತುರಾಯಿ. ೦೨೭). 
4 ದೃಷ್ಟಿಪಾಟವ > ಪರಾ. ೪. ಕಲಿತನ ; ಶೌರ್ಯ : “ಪಾಟವಂ ಜ 


೫೪೮೫ 


ಪಾಟಿಗೆಡಿಸು 


ಬಂಟಿತನಂ” (ಕಾಶಕ್ಕ. ೨೭೪). ೫. ಆರೋಗ್ಯ : ಕೋಟಿಚಂದ್ರಾಣತ್ಮ 
ದೇಹ ಪ್ರ ಕಾಶಉದ್ಭಾಟಿತನೇತ್ರತೀಕ್ಷ್ಞಾಂಗಪಂಟಐದಿವ್ಯಮಹಾಲಕ್ಷಣದೊಳ 
ವಾಟವಲ್ಲವೆ ಶೀರ್ಥಕರರು (ಶುಂಿಕಂ. ೩-೩೪) ; ಊಟ ಉಪಚಾರಗಳ 
ಬೇಡವೆನ್ನದಿರು ಪುಟವವು ಮೈಗಿರಲಿ ನೋಟ ತತ್ತ ತದಾಳಿರಲಿ ವಾರಿಸು 
ಮನ್ವಯವ (ಠೂಳುಳ. ೨೬೧). ೬. ದುಡುಕುಸ್ವಭಾವ. 
[ಸಂ. 

ಪಾಟಳ « ಪಂಟಲ ' ನೋ. 

ಪಾಬಳಕಾಂತಿ (ನಾ). ನಸುಗೆಂಪುಬಣ್ಣ ; ಪಾದರಿ ಹೂವಿನ ಹೆ.ಳಪು : 
ನೇಶ್ರಾಂಬುಜಂ ಪಂಟಳಕಂಂತಿಶ್ರೀಯಿನೊಪ್ಪುಶ್ತಿರೆ .. . ಲೀಲೆಯಿದುಷ್ಟೆ 
ವಡಿಸಿದಳ* ಹೃದ್ಮಾಂಗಿ ಶಯ್ಯಾಗ್ರದಿಂದಂ (೬ಗಂ. ೨-೭೮)- 

[ಪಾಟಳೆ (ಎ ಪಾಟಲ) 4 ಕಾಂತಿ] 

ಪಾಟಳಾಧರ : ಪಾಟಲಾಧರ ' ನೋ. 

ಪಾಟಳಿ : ಪಾಟಲಿ ' ನೋ. 

ಪಾಟಳಿತ "ಪಾಟಲಿತ' ನೋ. 

ಪಾಟಳಿಮ 1: ಪಾಟಲಿಮ ' ನೋ. 

ಪಾಟಳೀಪುತ್ರ " ಪಾಟಲೀಪುತ್ರ ' ನೋ. 

ಪಾಟಾಳಿ (ನಾ). ದೇವಸ್ಥಾನದಲ್ಲಿ ಸ್ತೋತ್ರಗಳನ್ನು ಹಾಡಿ ಸೇವೆ 
ಸಲ್ಲಿಸುವ ಒಂದು ವರ್ಗ ಮತ್ತು ಆ ವರ್ಗಕ್ಕೆ ಸೇರಿದ ವ್ಯಕ್ತಿ: 
ಪುರ್ಶಿಸುಬ್ಬನೆಂದರೆ ಕೂಂಬಳಿ `ಪಾಟಾಳಿಯೂ ಆಗಿದ್ದನು 
(ಶಾರ್ತಿಸು. ೪) : ಸುಬ್ಬನ ತಂದೆ ಊರ ದೇವಸ್ಥಾನದ ಮಾಳಿ 
(ಅನಾಥೆ. ೧೪೩) ; ಪಾಟಾಳಿ ಕೆಲಸ ಮಾಡಿನ ಬಗ್ಗೆ ದೇವಸ್ಥಾ ನಣಂದ 
ದಿನಕ್ಕೆ ಒಂದು ಸೇರು ಬೆಳ್ತಿಗೆ ಅಕ್ಕಿ ಸಿಗುತ್ತದೆ (ಜಹಪಸ. ೪೪). 

[ಎಪಾರಾಳಿ. / ತಮಿ. ಪಾಟ್ಪಾಳಿ, ಪಾಟ್ಟಾ೪"] 
ಪಾಟಿ, "ಪಾಟ್ಕೌ' ನೋ. 


26] ಪಾಟಿ, (ನಾ). ೧. ಹಲಗೆ ; ಫಲಕ : ತುಸು ಹೊತ್ತಿನಲ್ಲಿ “ಕರ್ನಾಟಕ 
ಖಾನಾವಳಿ” ಎಂಬ ಹೆಸರಿನ ಪಾಟೆಯು ಕಂಡಿತು (ರಕ್ತರೃ. ೧೪); 
ಅಲ್ಲಿ “ವಿಂಚೂರಕರ ಹೋಟ್ಲು” ಎಂದು. *ಪಾಟಿ' ಹಚ್ಚಿದ ಒಂದು 
ಉಪ್ಪರಿಗೆಯ £ಟ್ಟಡ ಕಂಡಿತು (ವಿಷ್ಠಾವು, 8೫). ವಿ. ಬಳಪದಿಂದ 
ಬರೆಯಂವುದಕ್ಕಾಗಿ ಸಿದ್ಧಪಡಿಸಿದ ಕಲ್ಲಿನ ಕಪ್ಪುಹಲಗೆ ; ಸ್ಲೇಟಂ 

80 ತನ್ನ ಪಾಟಿ ಪುಸ್ತಕಗಳನ್ನು ಕಟ್ಟಿ ಅಲ್ಲಿ ಮೂಲೆಯಲ್ಲಿಟ್ಟು ವನಾಶ್ತರರ ಕಡಿಗೆ 
ಸಿದ್ದ ಹೊರಟನು (ಕಾಶಾರೇ. ೩೩) : ವತ್ಸಲಾ ಇಡೀ ಪಂಟಿ ತುಂಬ 


40 


46 


ಆಆ ಬರೆದು ಆತನಿಗೆ ತೀಡಲಿಕ್ಕೆ ಹಚ್ಚಿದ್ದಳು (ವಂ, ೩೫೬). 
(ಮರಾ. ಪಾಟೀ] 
ಪಾಟಿಕುಂಭ (ನಾ). ಬಾಡ್ಡಗಡಿಗೆ (?) : 4 
ಗೊಲ್ಲರ ಮೇಟಿ ಆಡಿನ ಹಿಕ್ಕೆಯಂ ಶಶಿಜೂಟನೀಶ್ವರನೆಂದು 
ಶಾನದಆ ಮೇಲೆ ಪಾಟಿಕುಂಭದಿ ಕಜಕಿದೆಜಕೆದು. ಕಾಲ 
ಕುಣಿವತ . . . ಭಜಿಸುತಿರೆ (೦ಸಳ್ಳ. ೯-೦೨)- 
ಪಾಟಿಗಾಣ್‌ (ಕ್ರಿ). ಸಮವೆಂದು ಭಾವಿಸು; ಸರಿಸಎಬಾನವೆದು 
ತಿಳಿ: ಅದಿರದೆ ವೀರವೈರಿಭಟರಂ ಘಟಕೋೊಃಟಿಗೆ ಸ 
ಘನಕಪಿತ್ಮಮನಾ ಬನದೊಳ೪" ಕಡಂಗಿ ಕಿಟ್ತಿದಟದು ಹೋದುದೆಃ ನಿಗದಿ 
ತೆಜದಿಂ ಕೆಡೆವಂತುಟಾಮದೇ (ಠರ್ಥಫು. ೩-೦೫): 
[ಪಂಟ್ಮೆ (ಎಪಾಲಬನ್ಕ) 4 ಕಾಣ್‌) 
ಪಾಟಿಗೆಡಿಸು (ಕ್ರಿ). ಸ್ಥಿತಿಗೆಡುವಂತೆ ವಠಾಡು; ನಾಶಮಾಡು: 
ಪಾಟಿಗೆಡಿಸುವೆದಘವನೆಂಬಾ ನವಕೋಟಿಮುನಿಗಳ ಮೆಲ್ಲಡಿಗೆ ತ. ಟಿಸಿ ಪಣಿಯು 
ನೇವಿಪಾಶಸಂಗತಿಮ ಸಂಘಾಟದಿಂದಾನುಸುರುವೆನು 
(ಪಾಟಿಗೆಡು ( ಎಪಾಬಟ್‌ಗೆಡೆ) 4 -ಇಸ್ಯಾ] 


೧) 
೧ 
0 
೮ 
tl 
12 
4 
ಗ್ರ 
oOo 
ip 


(ನೀಂ. ೧-೨೦)- 


ಪಾಟಿಗೆಡು ೫೪೮೬ 


ಪಾಟಿಗೆಡು 'ಪಾಟ್‌ಗೆಡು' ಮೋ. 

ಪಾಟಿಗೆಯ್‌ (ಕ್ರಿ). ಸಮಾನವಾಗಿ ಕಾಣು; ಎಣೆಯೆಂದು ಎಣಿಸು: 
ಕಾಗೆ ಕರ್ರೆನ್ನಲಾ ಕೋಗಿಲೆಗೆ ಬನ್ನಮಪ್ಪುದೆಯದಂತಿಲ್ಲಾಗಿ ಪಾಟಿಗೆಯ್ಕೆಂ 
(ಸಿದ್ಯೇಶು. ೦-೧೮). [ಪಂಟ್ಮಿ (ಆಪಾಲಕ್ಕಿ) 4ಕೆಯ್‌] 

ಪಾಟಿತ (ಗು). ಸೀಳಿದ; ಒಡೆದ; ಮುರಿದ: ಕೂರಿಸೆ ಗುರು 
ಶುಶ್ರೂಷೆಯೊಳಾ ರಾಮನನುಗ್ರಪರಶುಪಾಟಿತರಿಪುವಂಶಾರಾಮನನಿಷು 
ಎದ್ಮಾಪಾರಗನೆನಿಸಿದುದು ಬಲ್ಲೆ ವೈಕರ್ತನನಾ (ಶಂಶಠಾ.೧-೧೦೪); ಪರಿಮಳಾ 
ತಿಲಂಪಟಷಟ್ಟರಣಪಟಲಪಾಟಿತ ಕುಟ್ಮಲಾವಳೀಸ್ಕಂದವತಾನ ಮಕರಂದ 
ಬಿಂದುಸಂದೋಹಜನಿತ ದುರ್ದಿನಂಗಳಿಂ (ಕ್ಷಂದ್ರಫು. ೧-೦೦೫ ಏ). 

[ಸಂ.] 

ಪಾಟದೈವ (ನಾ). ಸರಿಸಮವಾದ ದೇವತೆ; ಸದೃಶವಾದ ದೇವತೆ : 
ಪಾಟದೈವವದೆಂದು ನಾಡೊಳು ಪಾಟಿಸುವರೆಲೊ ಜಿನನ ವಿಧಿಗಳ ಕೋಟಲೆ 
ಯನೆಣಿಸುವೊಡೆ ತಾಂ ಫಣಿಪತಿಗೆ ಹವಣಲ್ಲ (ಇಸಫು. ೫೧-೭೩). 

(ಪಾಟಿ, (ಪಾಟಿ) 4 ದೈವ) 

ಪಾಟಿದೋಜು (ಕ್ರಿ). ಸಮಾನವೆಂದು ಗಣಿಸೂ-ಎಣಿಸು : ಅನೇಕ 
ನ ೈಪಾಲರಂ ಭುಜಾಬಳದಿನದಿರ್ಪಿ ತತ್ಯುಲಧನಂಬೆರಸೀಬ್ಯುಳಿಗೊಂಡ ಕನ್ಮಕಾ 
ಕುಳದೊಳಗಾರ ಪೋಲ್ವೆಯವಳೀಕೆಯನೇಕೆಯೊ ಪಾಟಿದೋಲಮುವಿರ* 
(ಶುಸ್ತಫು, ೭-೩೭). [ಪಾಟಿ (ಎಪಾಲ್ಕಾ)4+ತೋಲು] 

ಪಾಟಿಸವಾಲು " ಪಾಟೇಸವಾಲು'” ನೋ. 

ಪಾಟಿಸ್ತು, ಪಾಳಿಸ್ಕು (ಕ್ರಿ). ೧. ಸರಿಸವಕಾನವೆಂದು ಎಣಿಸು: ನೋಟ 
ವೊಂದ;್ಸದೆ ನುಡಿಯಿಲ್ಲ ಮೈಯೊಲೆದಾಟವಿಲ್ಲ ಕುವರರಿಗೆ ಮಾಟದ ಬೊಂಬೆ 
ಯಂತಿರೆ ಕಂಡು ದೇವೇಂದ್ರ ಪಾಟಿ ನುಡಿದನಿಂತೆಂದು (ಕರತ, ೬೭೨೩೯); 
ಪುಟಿಸಿ ಕೇಳಣ್ಣ ನಾನು ವೀನಾಡುವರಾಟಕಂಅರು ನಮ್ಮ ಭಟರು ನೋಟ 
ಕಾಅರೆ ನೀನು ನೆನೆದ ಸಂಗ್ರಾಮ ಸಘಾಟಿಕೆಯಾಯ್ತು ಕಂಜಾಸ್ತ್ರಾ (ಕಂತ, 
8೧-೮೦). ವಿ. ವಿಮರ್ಶಿಸು; ಪೆರಾಮರ್ಶಿನು; ಪರಿಶೀಲಿಸಂ : 
ನೀಟಿಂಗೆಜಗದ ಜೈತಜಿಕಂಟಕನಂ ಕಡಿದು ಬಿಸುಡೆ ಚಿಕದೇವೇಂದ್ರಂ ಪಂಟಿಸಿ 
ಬಲ್ಲವರೆಲ್ಲದ ಮಾಟದ ರಾವಣಿಯನಿಂದು ಮಡಿಪಿದನೆಂದರ್‌ (ಅಶ್ರತಿ. 
೬೧-೨೪). ೩. ಕೊಡು; ನೀಡು: ಒದಗಿಸು: ಹಾಟಕಭಿತ್ತಿಸಮುನ್ವಿತ 
ನಂಟಕಶಾಲೆಗಳ ವಿವಿಧಸೌಧಂಗಳ ಕೊಂಡಾಟಮನೆ  ಮೆಜಕೆದು 
ಮೆಚ್ಚಂ ಪಾಟಿಸುವುವು ಮಿಥುನಶತಿಗೆ ಗೃಹಮಹಿಜಾಂತಂ (ಅ0ಫು. ೫-೩೭): 
ತೃಣಮನುಜರು ಕೈಮುಗಿದು ಬಂದನೆ ಮಾಡೆ ಅನುಮಾನ 
ಇಲ್ಲದಲೆ ಪಾಟಿಸುವ ಕರ್ನ (ತೀರ್ಥರು. ೧೬-೦). ೪. ಆದರಿಸಂ; 
ಗೌರವಿಸು ; ಮೆಚ್ಚಿಸು: ಮಿಾಟು ಸಿಂಗರದಿಂಪುವಡೆದು ಮಿಗೆ 
ಬಯಸಿ ಬಯಸದ ಸುವಸ್ತೂಗಳೆನಿತ್ತು ಪಾಟಿಸುವ ಭೀಮಫಲ್ಲುಣರ . . . 
ಕಾತು5ದ ಮಾಳ್ಕೆಯಂ «ಂಡು ನಲಿದಾಡಿತು ಜನಂ (ಕೈರಿರಾ, ೩1-೧೦). 
೫. ಅಪೇಕ್ಷಿಸು ; ಬಯಸು : ಊಟದಿನಂಟದಿನೊಪ್ಪುವ ಪಾಟದಿ 
ನಾಅಸುವ ತೀಟದಿಂ ಕಂಪಿನ ೮ಯಟದಿನಪ್ಪ್ಪ ಸುಖಂಗಳೆ ಪಾಟಿಸಿದ 
ಸುಂಖಂಗಳಿಂದ್ರಿಯಂಗಳ ದೆಸೆಯಿಂ (6೭೪, ೨-೪೧); ಚೆನ್ನಿಂಗೆ 
ಮಜುಗಿ ಮಾಣದೆ ಚೆನ್ನಂ ಪೂಟಿಸುವರಾಗಳುಂ ವಿಕಳ;ಂಗರ* (ಸಮುಶ. 
೬೨೪೪); ಓಪರೊಳಾರುಂ ಬೇಟಮಂ ಪಳಟಿಇದವರೊಳೆ ನಿನ್ನಂತು 
ನಾಣ್ಗೆಟ್ಟು ಬಾಯ್ವಿಟ್ಟರನಾನಿಃ ಲೋಕದೊಳ* ಕಂಡಲಟ್‌ಯೆಂ (ಕೃಂಗಾರ, 


ಚ 
೪-೧೮); ಮೋಕ್ಷವನು ಪಾಟಿಸುವ ನರ ನಿರಪೇಕ್ಷನಾಗಿಯೆ ಚಜಿಸ 
ಬೆ:ಹುದು (ಕಮ್ಮ. ೨-೪೭). ೬. ಮಾಡು ; ರಚಿಸು; 


ನಿವೀಸು : ಪೊಸದುರ್ಗವಂ ಪಾಟಿ ಪಿರಿಯ ನಿಡುಬಾವಿಗಳನಗುಳಿಸಿ 
ದನದಜಕೊಳಗೆ (೪ಸಫು. ಎ೬-೦೧);, ಕೋಟೆಯಿದ್ದುದು ಮುಂದೆ 
ಶಿವನ ಕರೋಟಿಮಾಲೂವಳಯದವೊಲಂಆ್‌ ಪಾಟೀದ ಕೊತ್ತಳದ ಮುಗಿ 


20 


80 


40 


45 


ಪಾಟಿಹೆಂಡ 


ಲಟ್ಟಳೆಯ ಮುರುಹಿನಲಿ (ತೊರರಾ. ೫-3೨೪): ಬಳೆಸದಧಿಕಸ್ನೇಹವನು ವೆಗ್ಗಳ 
ಮೆನಿಪ ಹಗೆತನವ ಪಾಟಿ ಬಳಗವೆಲ್ಲವ ಕೊಲಿಸಿ ತಾನಳಿದನು ಸುಯೋಧನನು 
(ತಿಮ್ಮಶ್ರ. ೧-೮೪). ೭. ಉಂಟುಮಾಡು; ಹುಟ್ಟಿಸು: ಬೇಟದ 
ಸುಗ್ಗಿ ನಾಲ್ಕೆ ದಿನವಾ ದೆಸೆಯೊಳ್‌ ಬಸಮಾದ ಗಂಡರಿಂಗೂಟಮೆ ಕೋ 
[ಕಾಕಾಂ. ತೋ]ಟೆಯೆಂದು ಸಮಸಂದೆಮೆಯುಂ ಮುಜಕೆಯಾಗದಂತು 
ಬಾಯ ನಟುಟಿರೆ ಬಂಯೊಳಪ್ಪುಡುಗದಂತು ತೊಡಂಕಿರದೇಕೆ ತೋಟಿಯಂ 
ಪಾಟಿಸೆ ತಾವೆ ತಮ್ಮಗಳನಾಜಡಿಗೊಳ್ವರೊ ನಂಷ ಗೊಡ್ಡೆಯರ* (6(ರನ, 
೧೪-೪೦). ೮. ಹೊಂದು; ತಾಳು; ಅವಲಂಬಿಸು: ಸಂಸ್ಕೃತಿವಾರ್ಧಿಯಲ್ಲಿ 
ಬಿರ್ದುರುಳದೆ ವೀರವೃತ್ತಿಯನೆ ಪಾಟಿಸಿ ದೋಕ್ಷಸುಖಕ್ಕೆ ಚಿತ್ತಮಂ 
ತಿರಿಪುತುಮಿರ್ದ ಜೈನಮುನಿಪುಂಗವರಿಂ ಮಿಗಿಲಾರೊ ಲೋಕದೊಳ* 
(ರರ್ಯಾಮ್ಮ, ೧೨-೫೦). ೯. ಬೆರಸು; ಹೊಂದಿಸು ; ಜೋಡಿಸು: 
ಮೇಟಿ ಪುರುವಳ್ಳಿ ಎಲೆಯುತ್ಪುಟಿಸುಗುಂ ನಸ್ಕಕರ್ಮದೊಳ* ವಿಷಮನದುಂ 
ಪೂಟಿ[ಶಾಕಾ, ಪಾರಿ, ಲೋಟಿ]ಸಿ ಮುರಿಚದೊಳೀ ಯಲ್‌ ಕೋಟಿಲತಾ 
ಕುಲಮದೇವುದಿಂತಿದೌದಿರೊಳ (ಏನರ. ೭-೮೯). ಪಾಳಿಸ್ಕು : ೧೦. 
ಜೊತೆಸೇರು ; ಬೆರೆ; ಜೊತೆಯಾಗು : “ ಪಾಳಿಸು _ ಸಂಯೋಗೇ” 
(ಕಮರಾ.). ಓ ಇಲ್ಲಿ ಕುಳಸಹಿತವಾದ ರೂಪವು ಪ್ರಾಚೀನವಲ್ಲದು 
ದರಿಂದ ಪರ್ಯಾಯಪದವಾಗಿ ಗಣಿಸಲಾಗಿದೆ. [ಪಾಟಿ + -'ಇಸ್ಕು] 


ಪಾಟಿಸ್ಕು (ಕ್ರಿ). ೧. ಓಮ; ಪಠಿಸು: ಬಗೆವುಗೆ ಜೈನಮನೋದದೆ 


ಮಿಗೆ ಪೂಟಿಸಿ ಕುಮತಿ ಕುಮತಮಂ ಪಲ್ಲಂ ನಾಲಗೆ ತಪ್ಪುವನ್ನಮಿರ 
ದೋದುಗೆ ಸಮ್ಯಜ್ಲ ನಿಯಾಗಲೇನಲ್‌ದಪನೆ: (ಸನುಶ, ೩-೩೩). ೨. 
ಹೊಗಳು ; ಕೀರ್ತಿಸು: ಪಾಟಿದೈವವಿದೆಂದು ನಾಡೊಳು ಖಾಟಿಸುವ 
ರೆಲೊ ಜಿನನ ವಿಧಿಗಳ ಕೋಟಲೆಯನೆಣಿಸುವಡೆ ತುಂ ಫಣಿಪತಿಗೆ ಹವಣಲ್ಲ 
(ಐಸಪು. ೫೧೨೭೩). ಹಿ. ತಿಳಿದುಕೊಳ್ಳು ; `ಕಲಿತುಕೊಳ್ಳು ; ಅಭ್ಯಾಸ 
ಮಾಡು : ತೋಟಿಗೆಳಸದರನೊಯ್ಯನೊಯ್ಯನೆ ಮನೋಭವನ ಧಾಟಿ 
ಗೆೊಳಗಾಗಿ ನಿಲಿಸುವ ವಮದನಕಲೆಗಳಂ ಪಾಟಿಸುವ ಬಗೆಯನೆಳೆಯರ್ಗೆ 
ಕಲಿಸುವ . . . ಚುರುಚೇಟೆಯರ* ಚಲಿಸುವರ್‌ (ಕೈಮಿರಾ. ೬-೩೭). 
೪. ಪಳಗು; ಹತೋಟಿಗೆ ಬರು: ಪಾಟಿಜದಯಾಹವಮೃಗಂಗಳ 
ಬೇಟೆಗೆೊಳಿಸಿದ ಶಬರರಟವಿಯು ಪೂಟಿಸಿಹೆ ಹೊಲಮರಿಗಳಿಂದೈದಿದನು ದೆಸೆ 
ಗಳನು (ಉತ್ತಕ. ೧೧-೩). ೫. ರೂಢಿಯಾಗಿರು ; ಅಭ್ಯಾಸವಾಗಿರು ; 
ವಾಡಿಕೆಯಲ್ಲಿರು ; ಐ2ಟಿಸಿ ಮಾಡಿದ ಸೊರ್ಕಿವಳುಟಮೆ ವಲಮೆವಿಸಿ 
ನೆಗಟ್ಜಿ ನೀಲಾಂಜನೆ . . . ನೋಟಕರಂ ತವದ ಮಾಟಕ್ಕಿಯಿಂ ಮೋಹಿಸಿ 
ದಳ" (ಆಂತ. ೯-೩೮) ; . ಮಸೆವುದು ಮಾಸಲಿರ್ದ ಪಬವೇಟಮನಿಚ್ಛಿ ಯ 
ಬಿಚ್ಚತಿಕ್ಕೆಯಂ ಪೊಸಯಿಪುದೊಳ್ಳಮಂ ನಡಪ್ರತಿರ್ಪುದು ಧಾತುವನೊಳ್ಳಿ 
ತೆಯ್ದೆ ಪಾಟಿಸುವುದು ಕೂಟದೊಳ* ಕುಶಲನಪ್ಪುದು . . . ಬೇಜ್‌ 
ಪೆಜತಾವುದು ಕೇಳಿಕೆಯು೦ ವಿಟತ್ವಮಂ (ಕಾಂಠಿಫು. ೮-೯೧) - 
[ಪಂಟ + - ಇಸ್ಕು] 


ಪಾಟಿಸ್ಕು (ಕ್ರಿ). ೧. ಸೀಳು ; ಹೋಳುವಾಾಡು ; ಕತ್ತರಿಸು : ಕೌಟೆಕ 


ನಾಮಿಷಮಂ ಮಿಗೆ ಪುಟಿಸಿ ಮಾಜುತ್ತಮಿರ್ಪ ವೈತಂಸಿಕಂ (ಶಸ್ತುಳೋ. 
೬೬-೮೩). ೨. ಕಳೆ; ನಾಶವಾಗು ; ನಿವಾರಣೆಯಾಗು : ಕೋಟಿದಿನ 
ದೊಂದು ಯಾತನೆ ಪಾಟಿಸುಗುಂ ಮಾಯೆಕುರನೀತನ ಚದುರಿಂ(ಫಸ್ತರಂ.೬೦). 
೩. ಕೀಳು; ಉತ್ಪಾಟಿಸಂ : ಸಮಂತಾ ಪಾಟಿಸುವೆನೊಯ್ಯುನೆ 
ಮುಳ್ಳೊಳೆ ಮುಳ್ಳನೆಂದು ತಾನೀ ನಯದಿಂದೆ ವೆರ್ಚ ಪೊರೆದಬ್ಕ 
ಆೊಳಂದೆೊಡನುಂ೨ಡನಲ್ಲನೇ (ಶಂಶಕಾ. ೯-೬೭). [ಪಂಟನ + - ಇಸ್ಕು] 


ಪಾಟಿಹೆಂಡ (ನಾ). ಹಿಂದಿನ ದಿನದ ಹೆಂಡ; ಹಳೆಯ ಹೆಂಡ: 


ಗೌಡರ ಮಗ . . . ಪೂಟಿಹೆಂಡ ಮತ್ತು ಹೊಸಹೆಂಡ ಎಷ್ಟು. ಅಂತ 
ಬೇರೆಬೇರೆ ಅಳಿಸಿ ಇಷ್ಟು ಹೊಸಹೆಂಡಕ್ಕೆ ಅಷ್ಟು ವಾಟಿಹೆಂಡ ಎಂದಾ 


ಪಾಟೀಕ 


ಸೇರಿಸಿ, ತಿತ್ತಿಗೆ ತುಂಬಿ೩ ಮಾರಾಟಕ್ಕೆ ಕಳುಹಿಸುತ್ತಿದ್ದ (ನನ್ನೂರು. ೧೩೯)- 
[ಪಾಟ + ಹೆಂಡ (ಎಪೆಂಡ)] 
ಹಾಟೀಕ, ಪಾಠೀಕ(ನು). ವಿದ್ವಾಂಸ ; ಪಂಡಿತ: 
ಪಾಂಡಿತ್ಯ ಪುಟೀಕ ಸಕಲವಿನಿಯೋಗ ಸಂದಣಿಸೆ 
(ಶರರೋ . ೩೪-೧೮). ಪಾಠೀಕ : ಎಂತಹ ಪೂಠೀಕನಾಗಲಿ . . . ದಾಸರನ್ನು 
ಕಂಡರೆ ಸನ್ಮುಸಿಗಳಿಗೆ ಮಾಡುವಂತೆ ನಮಸ್ಕೂರ ಮಾಡುವುದು. ರೂಢಿಗೆ 
ಬಂತು (ಕಠ. ೩೯೧). (೪ ಮರಾ. ಪಢೀಕ. / ಸಂ. ಪಾಠಕ] 
ಪಾಟೀಲ "ಪೆಟ್ಟಾಯಿಲ' ನೋ. 
ಪಾಟೀಸವಾಲು, ಪಾಟಿಸವಾಲು (ನಾ). (ನ್ಯಾಯಾಲಯದಲ್ಲಿ ಹಿಂದೆ 
ನಡೆದ ವಿಚಾರಣೆಯಿಂದ ತಿಳಿದು ಬಂದ ವಿಷಯಗಳನ್ನು ತಾಳಿ 
ನೋಡುವುದಕ್ಕಾಗಲಿ, ಮುಚ್ಚಿಟ್ಟ ವಿಷಯಗಳನ್ನು ಹೊರಡಿಸು 
ವುದಕ್ಕಾಗಲಿ ಮಾಡುವ) ಪ್ರಶ್ನಾವಳಿ ; ಅಡ್ಡ ಸವಾಲು : ವಕೀಲರು 
ಪಾಟಿ.ಸವಾಲು ಹುಕುವುದೆ೨ದರೆ ಅದೊಂದು ಚಿತ್ರಹಿಂಸೆ (ನಾಡಿಗೇ. ೯೩); 
ತನ್ನ ಅಂತರಾತ್ಮ ಎದುರಿಗೆ ಬಂದು ನಿಂತು ತನ್ನನ್ನು ಪಾಟೇಸವೂಲು 
ಮಾಡುತ್ತಿದೆ.ಯಮೇನೋ ಎನಿಸಿತು ಅವನಿಗೆ (ಸ್ಮಾಖಸ್ಮೇ. ೦೩೨): ಮರುದಿನ 
ಬೆಳಗ್ಗೆ, ಇಂದಿರೆಯ ಪಾಟೀಸವಾಲಿಗೆ ಆರಂಭವಾಯಿತು (೪೦೬ರು. ೦೨೨): 
ಪಾಟಿಸವಾಲು : ಏನಾದರೂ ಕಳುವಾಗಿದ್ದರೆ ಅವಳೊಬ್ಬಳೇ ಅದಕ್ಕೆ 
ಜವಾಬ್ದಾೂ ರಳಿ:ದೂ ಪಾಟಿಸವಾಲು ನಡೆಸಿದಾಗ ಆಪಾದಿತೆಯಾದ ಯೆವ್‌ 
ಫೀಮಿಯಾ ಬುಷ್ಕೋವ ಹೇಳಿಕೆಯಿತ್ತಳು (ಶುಕಕು. ೪): ಇವಳ 
ಪುಟಿಸವಾಲಿನ ಮುಂದೆ ತಮ್ಮ ಲಾಯರತ್ವ ಸತ್ತ ವಿಲ್ಲದ್ದೆಂದು ಲಯರು 
ಬಲ್ಲರು (ಠೂರುನೆ. ೦೬೪). [ಪಾಟ್ಲೊ ಸವಾಲು ( ಎಸವಾಲ್‌)] 
ಪಾಟು, :ಪುಡ್ಕು' ನೋ. 
-ಪಾಟ್ಕು (ಪ್ರ). ಒಂದು ಕೃದಂತ ಭಾವನಾಮ ಪ್ರತ್ಯಯ : ತಿದ್ದು 
ಪಾಟು' ಪರಾ. 
ಪಾಟುಗೆಡಿಸು (ಕ್ರಿ). ಕಷ್ಟಕ್ಕೆ ಗುರಿವಕಾಡು ; ದುರ್ಗತಿಗೆ ಈಡು 
ಮಾಡು : ಆಟವಲ್ಲವು ಕಪಟನಾಟಕಧಾರಕನೆ ಕಾಟಿಕಾರು ಕ್ರೂರನೋಟ 
ದಿಂದ ಪಾಟುಗೆಡಿಸಿ ಹೀನಕೋಟಲೆಯೊಳು ನೂಕಿ ಬೂಟಕತನ ವತಾಯ 
ದಾಟದಂತೆ (ಕ್ಷ. ೩೦-೦). [ ಪಾಟುಗೆಡು 4 _ಇಸ್ಮು) 
ಪಾಟುಗೆಡು (ಕ್ರಿ). ರೀಶಿಗೆಡು ; ನಡತೆಗೆಡು: ಪಂಟುಗೆಟ್ಟು ಹೆಂಗ 
ಳೊಡನೆ ಕೋಟಲೆಗೊಂಡು ಶಿರುಗಬೇಡಿ. ನೀಟುಗಾಶಿಯರೊಲುವೆ 
ಬೂಟಕವೆಂದು ತಿಳಿಯಿರೆೊ (ಶ್ರಕಂಠ, ೨-೧೬-೦). 
[ಪಾಟ್ಮು (<ಎಪಾಡ್ಕು) +. ಕೆಡ್ಮು) 
ಪಾಟುಪಡು :ಪಾಡುಪಡು' ನೋ. 
ಪಾಟುಬಡಿಸು "ಪಾಡುವಡಿಸು' ನೋ. 
ಹಾಟುಬಡು "ಪಾಡುವಪಡು' ನೋ. 
ಪಾಟ್ಟು (ನಾ). ೧. ತಮಿಳು ಹಾಡು,-- ಸ್ತೋತ್ರ : ಅಂಬೆಸಗಿ 
ನಾಲ್ಕನೆಯ ಶಿರುವಂದಾದಿಯುವುಂ ಚತುರ್ನವಶಿಯಂ ಪೂಟ್ಟಂ ಸಂದ 
ತಿರುಚಂದ್ರವೃತ್ತಮನೊಂದಿಸಿ ಪೇಟ್ಮಂ" ಕಡಂಗಿ ನೂಟ್‌ರ್ಪತ್ತೆಂ 
(ರಿಕ್ಶತ. 4-೩೮). ವಿ. ಕವಿತೆ; ಕಾವ್ಯ: ಪುಲಿಗೆಆ್‌ಯ ತಿರುಳ ಕನ್ನಡದ 
ಪುರುಳ ರಸರಸದ ಬಾವಿ ಮನೆಮನೆಗೆ ತೀವಿ ತನ್ನೆರಡು ಪುಟ್ಟು 
ಮೆಸೆಯೆ . . .ಪಂಪನ್‌ ಎಮ್ಮ ಶಂಯ್‌ನುಡಿಗೀಗೆ ಪೊಸಪೂಸತು ಪೆಂಪನ್‌ 
(ಕೊಂಗಳು. ೩-೪). “ಪಾಡ್ಕೂ' ಪರಾ. 
ಪಾಟ್ಸಿ 'ಪಾಟಲ್ಲಿ' ನೋ. 
ಹಾಟ್ಲೋನು "ಪಾಟಲೂನು' ನೋ. 


ಸದ್ಭುಧ ಪುರೋಹಿತ 


(*-ತೆಮಿ, ಪಾಟ್ಟು] 


ಹಾಶ್ಮ (ನಾ). ಒಂದು ಬಗೆಯ ಮೂಲಿಕೆ; ಅಗುಳುಶುಂರಿ:|,, 
“ದೀಪೋ_ಅಳಲೆ. ಪಾಠ, ಓವ, ಮೆಂಥೆಯ” (೬850. ೭೬). [ಸಂ. ಪಾರಂ] 


೫೪೮೭ 


ಪಾಠಕಲಿಸು 


ಪಾಠ್ಮ (ನಾ). ೧. ಓದು; ವಾಚನ. ೨. ಉಗ್ಗಡಣೆ ; ಘೋಷ ; « ಸ್ತುತಿ 
ಪಾಠ' ಪರಾ. ೩. ಅಭ್ಯಾಸ; ಅಧ್ಯಯನ: “ ಅಧ್ಯಯನೇ, 
ಪೂಠದೊಳ್‌” (ಉಕಾಕಕ್ಕ. ೨೬೪); ಅಂದು ಪಾಠವು ಕೂಟ ಎಂದು 
ತಿಳಿದಿದ್ದೆ (ಕತ. ೯-೨); ಪುಡ್ಕ ವಾರಕ್ಕೂಗನು. ಮೌಢ್ಯ ಕೆಲಸ 
ಕ್ಕಾಗದು (ಗಾರ). ೪. ಕಲಿಸುವಿಕೆ; ಅಧ್ಯಾಪನ : “ ಅಧ್ಯಯನ, 
ಅಧ್ಯಾಪನಂ . . . ಅಧೀತ್‌_ ಈ ೮ ವಂರಠಂ” (ಕಾಕಕ್ಕ. 
೫. ಪರಂಪರಾಗತವಾದ ಗ್ರಂಥಸ್ವರೂಪ : ಎತಿಹುಭಾರರಕ್ಕೆ 
ದಾಕ್ಷಿಣಾತ್ಯವೂಠ. ಇಔತ್ತರೆ.ಯಪುಠವೆಂದು. ಎರಡು ಪಾಠಗಳಿವೆ 
(ಕಾರರ, ೯೬). ೬. ಲಿಖಿತ ಭಾಗ, __ರೂಪ ; ಕೆಲವು ಸಂದರ್ಭಗಳಲ್ಲಿ 
ಕವಿಯು ಪಾಠ ಇದೇ ಎಂದು ನಿಷ್ಕೃಷ್ಟವಾಗಿ ಹೇಳುವುವಕ್ಕುಗದಿರಬಹುದು 
(ಕನ್ನಸಂ. ೧೬೨). ಹ. ಅಭ್ಯಾಸಕ್ಕಾಗಿ ಆಯ್ದು ಕೊಂಡ ಭಾಗ; 
ಕಲಿಯುವುದಕ್ಕಾಗಿ ನಿಯೋಜಿಸಿಕೊಂಡ ಭಾಗ: ಒಂದೊಂದು 
ಪುಠಕ್ಕೂ ಆಗುವಷ್ಟನ್ನು ಆರಿಸಿಕೊಂಡು ಪೂಠವಾಡುವುದು ಸಂಪ್ರದಾಯ 
ಮುಗಿ ಬಂದಿದೆ (84ರ. ೨೨೦): ೮. ವೇದಾಧ್ಯಯನ ; p ಬಾ )ಿಹ್ಮಣನು 
ಪ್ರತಿನಿತ್ಯ ವತಾಡಬೇಕಾದ ಪಂಚಯಜ್ಞ ಗಳಲ್ಲಿ ಒಂದಾದ 
ಬ )ಿಹ್ಮಯಜ್ಞ : “ಪಾಠಃ ಮವೇದಪೂರಾಯಣ ಜವಿಂದಿಗಳು . . . ಪುಠವೇ 
ಬ್ರಹ್ಮಯಜ್ಞ” (ಸಿರ್ಮಾಂತಿ. ೨೧೬); ಎನಗೀ ಶಂಸ್ಟ್ರಂ ಪಾರಂ ಜನರೆಂಜನ ಮಾಡಿ 
ಪೇಟ್ದು ಕಟಂವೆಂ ಪೊಟ್ಟಿಂ (೬ಟ್ಟರು. ೧-೨೭). ೯. ವಿವೇಕ ; ತಿಳಿವಳಿಕೆ . 
ಆ ಆಹಂಕಾರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು (69). 
ಪಾಠಮಾಡು -೧. ಕಲಿಸು; ಪಾಠ ಹೇಳು : ಈಗ ಬಂದಿರುವ ಊೂಸೆ 
ಮೇಷ್ಟರು ಬಹಳ ಚೆನಪ್ನಿಗಿ ವೂಠಮಾಡುತ್ತಾರೆ (ಊಂ). ೨. ೪೦೮ 
ಹೊಡೆ ; ಗಟ್ಟಿಮಾಡು ; ಬಾಯಿಪಾಠ ಮಾಡು . ಇನ್ನು ಆರ್ಧ 
ಗಂಟೆಯಲ್ಲಿ ಈ ನಾಲ್ಕು ಮುಗ್ಗಿಗಳನ್ನು ಪಾಠ ವಾಡು (ಕ). [ಜು.) 
ಪಾಠಕ (ನಾ). ೧. ಬಿರುದಾವಳಿಗಳನ್ನು ಹೊಗಳಿ ಹಾಡುವವನು ; 


otv)- 


ಭಟ್ಟಂಗಿ : ಕವಿಗಳಿಗೆ ವಾಠಕಜನಕೆ ದೈವಜ್ಞರಿಗೆ ವೈದ್ಯರಿಗೆ... 
ಎಜ್‌ದು (2ಸಫು. ೫೯೨೨೯); ಮುನಿಗಳ ಮಾಣಿಯರು . .. 
ಸೂರ್ಯಾದಿಗಳೇ ಸಹಚರರು ಘನಚತುರ್ದಶವಿದ್ಯೆ ಪಂಠಕಜನಎಟೈ 


(ಕುವ್ಮಾಸ- ೦-೯0) ; ಬವರದಾದಿಯಲಸುರಪತಿಯುಪ್ಪವಡಿಸಿದನಿದ್ದೆಸಯ 

ವಂಂಗಳರವದ ಪಾಠಕ ಸೂತಮತಾಗಧರುಗಳ ಸೂಕ್ತಿಯಲಿ (ಕೊರಣ. 

ವಿ. ಓದುವವನು ; ಓದುಗ; ವಾಚಕ : “ ಓದಾಳಿ 
ಯೆಂದು ಪಂಠಕಂ” (ಕಕಸಾ. ೬೦-೩3೪): ಕೆಲವು ಪುಠಕರು ಈ ಗ್ರಂಥದ 
ಕೊನೆಯನ್ನು ನೋಡಿ ದುಃಖಿತರಂಗಬಹುದು (ರನು. ೧೬೬); ಈ 
ದೀರ್ಫ್ಥ ವಿವರಣೆಯು ಪೂಠಕರಿಗೆ ಬೇಸರವುಗಬಹುದು (ಶೀವಾತ್ಮ. ಎ೮೦). 
೩. ಕಲಿಸುವವನು ; ಶಿಕ್ಷಕ; ಗುರು. ೪. ವೇದ, ಪುರಾಣ 
ಮೊದಲಾದುವುಗಳನ್ನು ಓದಿ ಹೇಳುವವನಂ ; ಪ್ರವಚನಕಾರ. 

[ಸಂ.] 

ಪಾಠಕರಣ (ನೂ). [ ಸಂಗೀತ] ನೂರೆಂಟಂ ತಾಳಗಳಲ್ಲಿ ಒಂದು: 
ಧ್ರುವ ಮಟಯು . . . ಪಂಠ(ಶಾ9ಂ. ಟೇ]ಕರಣ . . . ಜಯಾಳ 
ವೆಂಬವೇ ಮೊದಲಾದ ನೂಜಕೆಂಟು ತಾಳಂಗಳು (ಏನೇಕ. ೦೯೨). [ಸಂ.] 

ಪಾಠಕಲಿ (ಕ್ರಿ). ೧. ಅಭ್ಯಾಸಮಾಡು : ಜನನಿಯಿಂದ ಪೂರಕಲಿತ ಜನರು 
ಧನ್ಯರು (ಕಶಫು. 8-೧೪೮). ೨. ಅನುಭವದಿಂದ ತಿಳಿದೇಕೆಳ್ಳು ; 
ಬುದ್ಧಿಕಲಿ : ಆ ದುಷ್ಟನು ಸರಿಯಾಗಿ ಪಾಠಕಲಿಯಂವಂತೆ ಎಸಾಡಬೇಕು 
(ಠಿ). (ಪಾಡ್ಮ--ಕಲಿ,(.೭೮೮೯,)] 

ಪೂಠಕಲಿಸು (ಕ್ರಿ). ೧. ಪಾಠವನ್ನು ಹೇಳಿಕೊಡು: ಆ ಷಂಡಿತರು 
ತುಂಬ ಚೆನ್ನಾಗಿ ಪಾಠ ಕಲಿಸುತ್ತಾರೆ (ಕಂ). ೨. (ಶಿಕ್ಷೆಗೊಳಗಾಗಿಸಿ) 
ತಪ್ಪನಲ್ನ ಶಿದ್ದಿಕೊಳ್ಳವಂತೆ ಮಾಡಂ ; ಬಂದ್ಧಿಕಲಿಸಂ: ಬಲು 


೬-೨೦-೦೦)- 


ಪಂಠಕಾಣ 


ಸೊಕ್ಕಿಗೆ ಬಂದಿದ್ದಾನೆ, ಅವನಿಗೆ ಪುಠ ಕಲಿಸಬೇಕಾಗಿದೆ (60). 
[ಪಾಠ್ಯ ೬ ಕಲಿಸ್ಕು) 
ಪಾಠಕಾಣಿ (ನಾ). ಭಟ್ಟಂಗಿ; ಸಂಶಿಪಾಠಕ ; ಪೊಗಟುತೆ ವರ್ಪವರ 
ಸರಂಗಳೊಳಂ ಪಾಡುವ ಪಾಠಕೂಜರಿಂಚರಂಗಳೊಳೆಲ್ಲಂ ದಿಗ್ಭಿತ್ತಿ ಗಳ್‌ ತೆಕ್ಕನೆ 
ಶೀವೆ (ಕಂಶಠಾ. ೩-೩೪ ವ). ಗ[ಪುಠ್ಯ---. ಕಾಣ] 
ಪಾಠಕಿ (ನಾ). ಕಲಿಸಂವವಳಂ ; ಅಧ್ಯಾಪಿಕೆ : “ಅಧ್ಯೇಶ್ರೀ ಇ ಪುಠಕಿ” 
(ಉಾರಕ್ಕ. ೧೬೪). (ಸಂ. ಪಾಠಕೀ) 
ಪಾಠಕ್ರಮ (ನಾ). ೧. ಓದಬೇಕಾದ ಕ್ರಮ ; ಅಭ್ಯಾಸ ಮಾಡಬೇಕಾದ 
ಕ್ರವಂ : ವರ್ಣಂಗಳ ಪಾಠಕ್ರಮಮರ್ಣವವೃತಧಾಶ್ರಿಯೊಳ್‌ ಪ್ರಸಿದ್ಧಂ 
(ಕರರ: ೪). ೨. ಗ್ರಂಥದಲ್ಲಿರುವ ವಿಷಯದ ಅನಂಕ್ರಮ : ಜ್ಞಾನಾ 
ವರಣೀಯಂ . . . ಅಂತರಾಯಮೆಂದಿಂತು ಮಂ ಪೇಳ್ದ ಪಾಠಕ್ರಮಮಾ 
ಪ್ರಕಾರದಿಂದಂ ಸಿದ್ಧಮಾದುದು (ಗೊಮ್ಮಸಾ. ೨-೮). 
[ಪಾಠ್ಯ -- ಕ್ರಮ] 
ಪಾಠಗ್ರಂಥಿ (ನಂ). (ಹಸ್ತಪ್ರತಿಯಲ್ಲಿ) ಮೂಲಪಾಠವೇನಿರಬಹಂ 
ದೆಂದಂ ಊಹಿಸಲಾಗದಂತೆ ಕೆಟ್ಟುಹೋಗಿರುವ ಪಾಠ ; ಸಮ 
ಸ್ಕಾತ್ಮಕವಾದ ಪಾಠ : ಇಂಥ ಅಪರಿಹಾರ್ಯವಾದ ಅತಿ ದುಷ್ಟ ಪೂಠಕ್ಕೆ 
ಪುಠಗ್ರಂಥಿ (೦೧೬) ಎಂಬ ಹೆಸರನ್ನು ಕೊಟ್ಟಿದೆ (ಕನ್ನಸಂ. ೨೦೭). 
[ಪಾಠ್ಯ - ಗ್ರಂಥಿ) 
ಪಾಠಣ (ನಾ). ಕಲಿಸಂವಿಕೆ ; ಅಧ್ಯಾಪನ : ಓದಿಸುವ ಬುಧವರನ ಬರಿಸಿ 
ವೊಲಿದು ಪುತ್ರಚಿಂತಾಮಣಿಯು ಪಾಠಣದ ಬುಧೆವರನ ಚರಣ 
ಗಳಿಗೆರಗಿಸುತ್ತೆ ಕಳುಹೆ (ನನರೋ. ೧೫-೬೧). [ಆ ಸಂ. ವಾಠನ ) 
ಪೂಠದೋಷ (ನಾ). ಗ '೦ಥಗಳಲ್ಲಿ ಕಾಣುವ ಅಶಂದ್ಮ ವಾದ ಅಥವಾ 
ತಪ್ಪಾದ ಬರೆವಣಿಗೆ : ಈ ಎರಡು ಪ್ರಧಾನದೋಷಗಳಿಂದ ಉದ್ಭವಿ 
ಸುವ ಪಾಠದೋಷಗಳ ಬಗ್ಗೆ ಇನ್ನೊಂದು ಅಧ್ಯಾಯದಲ್ಲಿ ಹೇಳಲಾಗುತ್ತದೆ 
(ರಾರಶ. ೩೦)- [ಪಾಠ್ಯ 4- ದೋಷ] 
ಪಾಠನಿರ್ಣಯ (ನಾ). (ಹಳೆಯ ಗ್ರಂಥಗಳ ಹಸ್ತಪ್ರತಿಗಳನ್ನು 
ತಾಳೆ ನೋಡಿ) ಸರಿಯಾದ ಪಾಠ ಯಾವುದೆಂಬಂದನ್ನು ನಿರ್ಧರಿಸಂ 
ವಿಕೆ: ಪುಠನಿರ್ಣಯದ ವಿಷಯದಲ್ಲಿ ತೋರುವ ವ್ಮವಶ್ಚಿತವೂ ಕೌಶಲ್ಯ 
ಪೂರ್ಣವೂ ಆದ ವಿವೇಚನೆಯೆಂದು ಇದನ್ನು ಸೂತ್ರಿಸಬಹುದು (ರಾರಪ. ೪); 
ಹಸ್ತಪ್ರತಿಗಳ ಆಧಾರದ ಮೇಲೆ ಅದರ ಪಂಠನಿರ್ಣಯ ಮಾತಾಡುವುದು 
(ಕನ್ನಸಂ, ೨೮). [ಪುಠ್ಠ 4+ ನಿರ್ಣಯ) 
ಪಾಠಪರಿಷ್ಕರಣ (ನಾ). ಹಳೆಯ ಹಸ್ತಪ್ರಶಿಗಳಲ್ಲಿರುವ ಪಾಠದೋಷ 
ಗಳನ್ನು ನಿವಾರಿಸುವಿಕೆ : ಎಲ್ಲ ಸಿದ್ಧತೆಗಳನ್ನೂ ಮಾಡಿಕೊಂಡ ಮೇಲೆ 
ಗ್ರಂಥಸಂಪಾದನಕುರ್ಯ ಪಂಠಪರಿಷ್ಕರಣದಲ್ಲಿ  ಪರ್ಯವಸಾನವಾಗು 
ತ್ತದೆ (ಕನ್ನಸಂ. ೧೬); ಅತಸ್ಕಿತ್ತಮಹಸ್ತಪ್ರತಿ ಇಲ್ಲವೆ ದಂಖಲೆಗಳಲ್ಲಿಯೂ 
ಸಹ ಕಂಡುಬರುವ, ಅದರೆ ನಂಬಲು ಯೋಗ್ಯವಲ್ಲದ ಅಂಶಗಳನ್ನು ಹಸ್ತ 
ಪ್ರತಿಸಂಪ್ರದಾಯದಿಂದ ತೆಗೆದುಹುಕುವುದೇ ಪೂಠಪರಿಷ್ಠರಣ. .. ಗ್ರಂಥ 
ಕಾರನ ಪಾಠದ ಮೂಲರೂಪವನ್ನು ಸಾಧಿಸುವುದು (ಕಾಶ. ೪೧). 
[ಪಾಠ್ಯ + ಪರಿಷ್ಕರಣ) 
ಪಾಠಭೇದ (ನಾ). ಪ್ರಾಚೀನಕಾವ್ಯಗಳ ಹಸ್ತ ಪ್ರತಿಗಳಲ್ಲಿರುವ ಬೇರೆ 


20 


25 


36 


40 


ಬೇರೆ ಪಾಠ ; ಪಾಠಾಂತರ: ಗ್ರಂಥಗಳಲ್ಲಿ ಪುಂಠಭೆ:ದಗಳುಂಟಂಗು 
ವುಮ, ಪ್ರಕ್ಷೇಪಗಳಾಗುವುದು, ಗ್ರಂಥಪಾತವಾಗುವುದು, ಅಸ್ತವ್ಯಸ್ತ 


ವಾಗುವುದು, ಪ್ರತ್ಕಂತರಗಳ ಸಹಾಯದಿಂದ ಪಾಠಶೋ:ಧನೆ ಮಾಡುವುದು 
-ಇವೇ ಮುಂತಾದುವನ್ನು ಪ್ರಾಚೀನ ಭಾರತೀಯವಿದ್ದುಂಸರು ಬಲ್ಲವ 
ರಾಗಿದ್ದರು (ಕನ್ನಸಂ. ೧೦ ; ಈ ಉಪನಿಷತ್ತಿನ ಎರಡು ಬೇರೆಬೇರೆ ಪ್ರಶಿ 
ಗಳಲ್ಲಿ ಪಾಠಭೇದವಿದೆ (6(ರಾತ್ಮ. ೨೮೭). [ಪಾರ್ದು-ಭೇದ) 


೫೪೮೮ 


ಪಾಢಸಾತಕ್ಷಿ 


ಪಾಠಭ್ರಾಂತಿ (ನಾ). ಹಸ್ತಪ್ರತಿಯನ್ನು ಬರೆಯುವವನ ತಪ್ಪಿನಿಂದಾಗಿ 
ಉಂಟಾದ ಪಾಠ : ಪುಠಭ್ರಾಂಶಿ ಮತ್ತು ಅವುಗಳನ್ನು ಪರಿಹರಿಸುವ 
ಪ್ರಯತ್ನಗಳು (ಠಾಠಕ. ೬೭). (ಪಾಠ್ಯ ಭ್ರಾಂತಿ] 

ಪೂಠಮಿಶ್ರಣ (ನಾ). ಬೇರೆ ಬೇರೆ ಸಂಪ್ರದಾಯದ ಪಾಠಗಳನ್ನು 
ಮಿಶ್ರಣ ಮಾಡಿ ಬರೆಯುವಿಕೆ : ಭಿನ್ನಶಾಖೆಗಳು ಹೀಗೆ ಒಂದರೊಡ 
ನೊಂದು ಸೇರುವುದಕ್ಕೆ ಪಂಠಮಿಶ್ರಣ (Crossing or Intermizing) 
ಎಂದೂ . . . ಹೆಸರು (ಕಾರಶ. 89) : ಎಲ್ಲ ಪ್ರತಿಗಳ ಉತ್ತಮಾ.ಶ 
ಗಳನ್ನೊಳಕೊಂಡ ಒಂದು ಪಾಠವನ್ನು (೫0190610 ೪೩೪) ಸಂಪಾದಕನ 
ಕೊಡಬೇಕಾಗುತ್ತದೆ. ಆಗ ಅದರಲ್ಲಿ ಭಿನ್ನಸಂಪ್ರದಂಯಗಳ ಪಾಠಮಿಶ್ರಣ 
ಆಗಲೇಬೇಕಾಗುತ್ತದೆ (ಕನ್ನಸಂ. ೧೭೬). [ಪಾಠ್ಯ + ಮಿಶ್ರಣ] 

ಪಾಠಯಿಸು " ಪಾಠಿಸು' ನೋ. 

ಪಾಠಯೋಜನೆ (ನಾ). ಭಿನ್ನಭಿನ್ನಪ್ರತಿಗಳ ಉತ್ತಮಾಂಶಗಳನ್ನು 
ಆಯ್ದುಕೊಂಡು ಬಹುಶಃ ಸರಿಯೆನ್ನಿಸಬಹುದಾದ ಪಾಠವನ್ನು 
ನಿರ್ಮಿಸುವುದು; ಈ ರೀತಿಯ ಪಾಠಯೋಜನೆಯನ್ನು ಕೆಲವರು ಸಂಪಾದನೆ 
ಶಾಸ್ತ್ರಜ್ಞರು ಒಪ್ಪುವುದಿಲ್ಲ ಉತ್ತ ವಾಪ್ರತಿಗಳು ದೊರೆತಂತೆಲ್ಲ 
ಇಂಥ ಪಾಠಯೋಜನೆಯಲ್ಲಿ ವ್ಯತ್ಯಾಸಗಳನ್ನು ಮಾಡುತ್ತಲೇ ಇರಬೇಕುಗು 
ತ್ತದೆ (ಕನ್ನಸಂ, ೧೭೬). [ಪಾಠ್ಯ 4 ಯೋಜನೆ] 

ಪಾಠವಿಕಲತೆ (ನಾ). ಗ್ರಂಥಸ ರೂಪವು ಕೆಟ್ಟುಹೋಗುವಿಕೆ; ಗ್ರಂಥದ 
ಮೂಲಶಬ್ದಸ್ವರೂಪವು ಬದಲಾಗುವಿಕೆ : ಪಾಠವಿಕಲತೆ ಎಷ್ಟು 
ಶೀಘ್ರಗತಿಯಲ್ಲಿ ಘಟಿಸುತ್ತಾ ಹೋಗುವುದೆಂದರೆ ಹೊಸ ಸ್ಟಾಲಿತ್ಯಗಳ 
ಹುಲುಸುಬೆಳೆಯಲ್ಲಿ ಮೂಲಪಾಠಾಂತರಗಳು ಮರೆಯಾಗಿ ಬಿಡುತ್ತವೆ 
(ಕಾರಶ. ೭೬). [ ಪಾಠ್ಯ + ವಿಕಲತೆ) 

ಪಾಠಶಾಲೆ (ನಾ). ವಿದ್ಯಾಭ್ಯಾಸ ವಕಾಡುವ ಸಂಸ್ಥೆ ; ವಿದ್ಯಾಲಯ : 
ಸುರಬುಲೆಯ ಸಂಗಡ ಒಟ್ಟಾಗಿ ಪಾಠಶಾಲೆಗೆ ಹೋಗಿದ್ದೇನೆ (ಇಶ್ಶಳ, ೮); 
ಮನೆಯೆ ಮೊದಲ ಪಾಠಶಾಲೆ (ಕಶಪು. ೫-೧೪೮). [ಪಾಠ್ಯ 4 ಶಾಲೈ) 

ಪಾಠಶೋಧಕ (ನಾ). ಗ್ರಂಥದ ಸರಿಯಾದ ಪಾಠವನ್ನು ಕಂಡು 
ಹಿಡಿಯುವವನು : ಅವನ ಮುಂದಿನ ಕೆಲಸ ಪ್ರಾಮಾಣಿಕನಾದ ಪಾಠ 
ಶೋಧಕನ ಕೆಲಸ, ಪೂಠವಿಮರ್ಶಕನ ಕೆಲಸವಲ್ಲ (ಕಾಂಶ, ೭೭). 

[ಪಾಠ್ಯ + ಶೋಧಕ) 

ಪಾಠಶೋಧನೆ (ನಾ). ಗ್ರಂಥದ ಸರಿಯಾದ ಪಾಠವನ್ನು ಗೊತ್ತು 
ಪಡಿಸುವಿಕೆ: ಪ್ರತ್ಕಂತರಗಳ ಸಹಾಯದಿಂದ ಪಾಠಶೋಧನೆ ಮಾಡು 
ವುದು (ಕನ್ನಸಂ. ೧೧). [ ಪಾಠ್ಮ4 ಶೋಧನೆ ) 

ಪಾಠಸಂಪ್ರದಾಯ (ನಾ). ಕಾವ್ಯಗಳಲ್ಲಿ ಸಾಂಪ್ರದಾಯಿಕವಾಗಿ ಬಂದಿ 
ರುವ ಗ್ರಂಥಪಾಠ ಮತ್ತು ಅದನ್ನು ಅನುಸರಿಸಿರುವ ಪದ್ಧತಿ : 
ಪ್ರಶಿ ಮಾಡುವ ಕೆಲಸ ಯಾವ ಊರಿನಲ್ಲಿ ನಡೆಯಿತೆಂಬುದು ಗೊತ್ತಾಗು 
ತ್ತದೆ. ಇದರಿಂದ ಪ್ರಾದೇಶಿಕ ಪಾಠಸಂಪ್ರದಾಯಗಳನ್ನು ತಿಳಿಯಲು 
ನೆರವಾಗುತ್ತದೆ (ಕನ್ನಸಂ. ೫೩). 'ಪಾಠಸಂಪ್ರದಾಯನಿರ್ಣಯ' ಪರಾ. 

(ವಧ, 4 ಸಂಪ್ರದಾಯ) 

ಪಾಠಸಂಪ್ರದಾಯನಿರ್ಣಯ (ನೂ). ಒಂದು ಗ್ರಂಥದಲ್ಲಿ ಯಾವುದಾದ 
ರೊಂದು ಶಬ್ದವು ಬೇರೆ ಬೇರೆ ಪರಂಪರೆಗಳಲ್ಲಿ ಉಲ್ಲೇಖಿತವಾಗಿ 
ದ್ದರೆ ಯಾವ ಸಂಪ್ರದಾಯಕ್ಕೆ ಹೆಚ್ಚ ಪ್ರಾಧಾನ್ಯ ಕೊಡಬೇಕೆಂದು 
ತೀರ್ಮಾನಿಸುವುದು : ವಾಠಸಂಪ್ರದಾಯನಿರ್ಣಯ (೩6002610) : 
ಮೇಲೆ ಹೇಳಿದ ಸಾಮಗ್ರಿಗಳ ಮೂಲರೂಪವನ್ನು ಸಾಧಿಸುವುದು 
(ಕಾರನ, 9೧). [ಪಾಠಸಂಪ್ರದಾಯ- ನಿರ್ಣಯ) 


45 ಪಾಠಸಾಕ್ಷಿ (ನಂ). ಹಸ್ತಪ್ರತಿಗಳನ್ನು ತಾಳೆ ನೋಡುವುದರಿಂದ ಸಿಕ್ಕುವ 


ಮೂಲಗ್ರಂಥಸ್ವರೂಪಗಳ ಆಧಾರ : ಹಸ್ತಪ್ರತಿಗಳ ಪಾಠಸ್ಟಾಕ್ಟಿ 


ಪಾಠಹೇಳು ೫೪೮೯ ಪಾಡಆಅ3 


ಗಳನ್ನು ತೂಗಿನೋಡುವುದು ; ಅವು ತಪ್ಪಾಗಿದ್ದರೆ ಅವನ್ನು ತಿದ್ದುವುಮ ಪಂಠೀನಪಾಳಿಯಡಿಗೊಂದಿಸಲು ... ಅವರ್ಗೆಯುಭಯುವತಿುಯುನಿತತ್ತಿ 
ಅಥವ ಸರಿಪಡಿಸುವುದು (ಕನ್ನಸಂ, ೨೮). (ಪಠ್ಯ 4 ಸಾಕ್ಷಿ) ಮನ್ನಿಸಿದನು (ನನಮೋ. ೧೨-೯೩). 
ಪುಠಹೇಳು (ಕ್ರಿ). ಕಲಿಸು; ವಿದ್ಯಾಭ್ಯಾಸ ಮಾಡಿಸು: ಅವನ ಮೈ [ಪಾಠೀನ 4 ಪಳ್ಳಿ (ಇಾಪಾಲ್ಕಿ)) 
ಯನ್ನು ಮುಟ್ಟಿದೆ ಪಾಠ ಹೇಳಲಿಕ್ಕೆ ನನ್ನಿಂದಾಗದು (ಮರತು. ೧೭೪)- ಪಾಠೆ (ನಾ). ೧. ಒಂದು ಬಗೆಯ ಮೂಲಿಕೆ ; ಅಗುಳುಶುಂಶಿ ; 
[ಪುಠ್ಮ ಹೇಳು ( ಆಪೇಟು*)) 6 "ಪಂಠೆಯೆಂದೆನಲಗುಳುಶುಂಠಿಯಕ್ಕುಂ” (ಮುಂಗರಾ. ೪೩-೪೦). ವಿ. ಒಂದು 
ಪಾಠಾಂತರ (ನಾ). ಹಸ್ತಪ್ರತಿಗಳಲ್ಲಿ ದೊರೆಯುವ ಬೇರೆಬೇರೆ ಪಾಠ : ಬಗೆಯ ವನಸ್ಸತಿಯ ಬೇರು; “ಸಿತಪಾಟಲಿ” (ಶಂಠಿತ. ೨೩೬). 
ಇದಕ್ಕೆ ಕೆಲವು ಪುಠುಂತರಗಳೂ ಉಂಟು (ಳುಪಾಸಾಂ. ೨೩); ಹಸ್ತ [ಸಂ. ಪಂಠಃ) 
ಪ್ರಶಿಗಳನ್ನು ಪರಸ್ಪರ ಹೋಲಿಸಿ ವಾಠಾಂತರಗಳಲ್ಲಿ ಉಚಿತವಾದುವನ್ನು ಪಾಠೋಪಕರಣ (ನಾ). ಪಾಠವನ್ನು ಕಲಿಸುವಾಗ ಸಹಾಯಕವಾ: 
ಆರಿಸಿಕೊಳ್ಳುವ ಕ್ರಮುವನ್ನು ಈತನು ಅವಲಂಬಿಸಿರುವುವು ಮುಖ್ಯವುದು | ಬಳಸುವ ಚಿತ |). ವಿಗ್ರಹ, ಫಲಕ ಮೊದಲಾದ ಸಲಕರಣ : 
ಐ'ಗಿದೆ (ಕತ್ನಸಂ. ೧೩); ಲಭ್ಯಪ್ರಶಿಗಳ ಪ್ರಮಾಣಗಳನ್ನು ಪೂಠಂಂತರದಿಂದ] 10 ಬೋಧನಕ್ರಮ ಹೆಚ್ಚು ಫಲಪ್ರದವೂಗಬೇಕಾದರೆ ಹಲವು ಸಲಕರಣೆಗಳು 
(00186102) ನಿರ್ಧರ ವನಾಡಿಕೊಳ್ಳಬೇಕು (ಥಾರಶ. ಇಂ). (ಸಂ.] ನೆರವಾಗುತ್ತವೆ. ಅವನ್ನು ಪುಠೋಪಕರಣಗಳೆಂದು ಕರೆಯಬಹುದು 
ಪಾಠಾಳಿ (ವಾ). ದೇವಸ್ಥಾನದಲ್ಲಿ ಮಂತ್ರಗಳನ್ನೂ ಸ್ತೋತ್ರಗಳನ್ನೂ (8ರ, ೨೬೫). [ಪಾದ್ಯ ಉಪಕರಣ] 
ಪಠಿಸುವವನು : ಉದಯಕಾಲದಲ್ಲಿ ನೈವೇದ್ಯಕ್ಕೆ ಪುಠಾಳಿ ಹೊಯ್ದ | |ಪಾಠ್ಯ (ಗು). ೧. ಓದಬೇಕಾದ ; ಪಠಿಸಬೇಕಾದ. (ನಾ). ಪಿ. 
ಪಡಿಯಿಂಂದಲೂ ದಿನವೊಂದಕ್ಕೆ ಪೇಟೆಯ ಮೂಡೆ ೪ ಅಕ್ಕಿಯ ಲೆಕ್ಕದಲ್ಲಿ ಓದಬೇಕಾದುದಂ ; ಪಠಿಸಂವಂತಹುದು : ದೂದಲಿನಲ್ಲಿ ಸುಹಿಶ್ಯದ 
(ಕ್ಮಳ0. ೮೯೨೮, ೦೦೨-೦೯ 36989); ಈ ಹಾಡುಗಳನ್ನು ಹಂಡುವಂಗ]35) ಕೃತಿಗಳು ಕೇವಲ ಗೇಯ ಅಥವಾ ಪಾಠ್ಯವಾಗಿದ್ದುವು (60ಕಾ, ೨೦೫). 
ಪಾಠಾಳಿ (ಪಾಟಾಳಿ) ಎಂಬುವನು ಪ್ರತ್ಯೇಕ ವ್ಯಕ್ತಿ. ಅವನ ಕೆಲಸಗಳಲ್ಲಿ ೩. ಹಾಡಿನ ಸಾಹಿತ್ತ: ಬ್ರಹ್ಮನು . . . ಯಗ್ವೇದದಿಂದ ಪಾಠ್ಯ 
ದೇವರ ಸ್ತೂಶಿಪಾಠ ಒಂದು (೫ಕಗೀ. ೧೫); ಈಗಲೂ ವೆರಡೂರು, ವನ್ನೂ ಸಾಮವೇದದಿಂದ ಸಂಗೀತವನ್ನೂ ಯುಜುರ್ವೇದದಿಂದ ಅಭಿನಯ 
ಎಲ್ಲೂರು ದೇವಸ್ಥು ನಗಳಲ್ಲಿ ಪಾಠಾಳಿಯು ಶಿವಳಿ ಬಿವಿಹ್ಮಣವರ್ಗಕ್ಕೆ ವನ್ನೂ ಅಥರ್ವವೇದದಿಂದ ರಸವನ್ನೂ ತೆಗೆದುಕೊಂಡು ನಾಟ್ಯವೇದಎನ್ನು 
ಸೇರಿದವರು ಆಗಿರುವರು (ಕುಳುನಾ, ೧೦೯)- [ಪುಠ್ಮ-- -ಆಳ್ಕಿ) ನಿರ್ಮಿಸುತಪ್ತಿನೆ (ಉಾರಡ, ೫೫೦). “ಪಠ್ಯ” ಪರಾ. [ಸಂ.] 
ಪಾಠಿ (ನಾ). ಒಂದು ಬಗೆಯ ಸಸ್ಯ; ಚಿತ್ರಮೂಲ : “ಪಾಠಿನ", ಚಿತ್ರಕಃ.| ೫| ಪಾಡ್‌ "ಪಾಂಡ್ಮು' ನೋ. 
ವಹ್ನಿಸಂಜ್ಞಕಃ-೩ ಚಿತ್ರಮೂಲದ ಪೆಸರಂಗಳು” (ಸರ್ಕಾಂತಿ. ೧೩೦). ಪಾಡಗ್ಗ, ಹಾಡಂಗ್ಲಿ ಹಾಡಗ (ನಾ). ತೇಗದ ಮರ : “ಪಾಡಗಮೆದು 
[ಸಂ. ಪಾಠಿನ್‌) ತೇಗು” (48ಸಾ. ೫೦-೭೩); “ಪುಡಗಮೆ ತೇಗು” (ಕರ್ಮಕ್ಕೆ. ೭೦). 
ಪಾಠಿಸು, ಪುಠಯಿಸು (ಕಿ). ೧. ಓದು ; ಪಠನವಾಾಡು ; ಅಧ್ಯಯನ ಹಾಡಂಗಿ : ಸಿರಿಸಂ ಹಾಡಂಗಿ ಭಾರಂಗಿ . . . ಎಂಬೀ ಮರದುಅುಗವಿ 
ವದಾಡು: ಪರಿಪ್ರಶ್ನ್ನಿನಂತರಂ ಪಾರಿಸಲ" ವೋಗವೇಟಕ ಕನ್ಯುಭವನಕ್ಕೆ ಅುಂಬಿನಿಂದಕಿಗಹನಮೆನಿಪ ಗಹನಾಂತರದೊಳಗೆ (ಶಾಕ್ಕಫಿ. ೦೨-೫೮). 
ಪೋದಳ* (ಕಾರಂತ. ೩೩). ೨. ಓದಿಸು : ಕೃಷ್ಣಚರಿತೆಯ ಪೀಠಿಕೆಯೊ|26| ಹಾಡಗ : “ಹಂಡಗಂ ಸುರವಶಿಯಕ್ಕುಂ” (ರುಂಗಣ. ೪೦-೬೨); ಹಡಗ, 
ಳಗೊಗಿದು. ಪದನ ಪಂಠಿಸಿ ಕೇಳಿದ ಸುಜನರ್ಗೆ , ಮುಕುತಿವಧೂಟಿಯ ಬಿಳೇಚಳ್ಳೆ, ಗವುಡಿ '(ಮ್ಮಕಿಗ. 3೪-೪8೧) ; ತೇಗು ಮುಪ್ಪಾಗುವಾಗ 
ಸಂಸರ್ಗವಹುದು (ಕೋಶತ. ೦-೩೪). ೩. ಸಾಧಿಸು ; ರೂಢಿಸಿಕೊಳ್ಳು : ಹಾಡಗ ಹಸಿಯಾರಲಿಲ್ಲ (ಗಾರೆ). 
ಘನವಿವೇಕವನುಳ್ಳವರು ಹಗೆತನವ ಪಾಠಿಸಿ ಮಂಳುಗರಧಿಕಭವಾಂಬು| |ಪಾಡಗ್ಯ, ಪಾಗಡ, ಪಾಗಡೆ (ನಾ). ಕಾಲಿನ ಕಡಗ; ಕಾಲಂಬಳೆ : 
ರಾಶಿಯಲಿ (ಕರ್ಮ. ೨೨೭); ಪಾಟವವು ಮೈಗಿರಲಿ ನೋಟ ತತ್ತ್ವ್ವದೊಳಿರಲಿ ಗೆಜ್ಜೆ ಗಳ ಸಜ್ಜನೆಗೆ ಅಂದುಗೆಯಾನಂದೆಗೆ ನೇವುಶದ ಭಾಂವಕಿಗೆ ಪೂಡಗದ 
ಪಾಢಿಸು ಸಮನ್ವಯವ (ಮುಳುಳ. ೨೬೦). ಪಾಠಯಿಸು : ೪. ಉರು|30| ಪರುಷಕ್ಕೆ .. . ತಂದೆ ನಿಯಾಮಿಸಿ ಕೊಟ್ಟ... ಷೋಡಶಸಹಸ್ರ 
ಹೊಡೆ ; ಕಂಠಪಾಠ ಮಾಡು: ಕೋಟಿಗೀತವನೋದಿ ಪಾಠಯಿಸಿ ವಿಳಾಸಿನಿಯರ್ವೆರಸು ನಡೆತಂದು (೧0. ೩-೪೧ ೨) ; ಬೆರಳ ಚೆಲ್ವಿಕೆ 
ಫಲವೇನು ಕೂಟಸ್ಥನಲ್ಲದವನೋದು ಗಿಳಿ ಕಲಿತ ವಂಠದಂತಕ್ಕು (ಸರ್ವಜ್ಞ. ಯಿಂದ ಮಂದ್ರಿಕೆ ಮೆಜ್‌ಯೌ ಪಂಡಗ ನೇವುರಂಗಳು ಕರಚಂಣ 
ಇ90). (ಪಾಠ + -ಇಸ್ಕು) ಸೌಂದರ್ಯದಲಿ ... ಒಪ್ಪಿದವು (ಕುಳ್ಮಾ. ೧೩-೧೩) ; ಚಂದವ 
ಪಾಠೀಕ : ಪಾಟೀಕ ' ನೋ. ನೋಡಿರೆ. . . ಅಂದುಗೆ ಪಾಡಗ ಗೆಜ್ಜೆಯ ಧರಿಸಿ ಧಿಂಧಿಮಿಕೆಂದು ಕುಣಿ 
ಪಾಠಶೀನ (ನಾ). ೧. ಸಾರ್ವಜನಿಕರಿಗೆ ಪುರಾಣ, ಪುಣ್ಮಕಥೆಗಳನ್ನು ಓದಿ|86। ಯುವ ಕೃಷ್ಣನ (ಫುರಂರ. ೩-೧೦೬ ಇನುಶೂಎ) ; ಚರಣದಲ್ಲಿ ಗೆಜ್ಜೆ 
ಹೇಳುವವನು; ಪುರಾಣಿಕ. ೨.ಒಂದು ಬಗೆಯ (ದೊಡ್ಡ) ವಿನಾನು,- ಪುಡಗವು ಶಬ್ದಮಾಡಿತು (ಕೋಹಿನೂ. ೩೭). ಪಾಗಡ : “ಪುಗಡ._ಕಾಲ 
ಮತ್ಸ್ಯ : “ಮಾನಂ ಶಫರಂ ಶಿಮಿ ಪಾಠೀನಂ ರ್ಲುಷಮನಿಮಿಷಂ ವಿಶಾರಂ ಕಡಗ” (ಕಾನಕೋ. ೧೫). ಪಾಗಡೆ: ಬಾಗಿರೆ ಪತಿಯಳಕಮುನಿಂಬಾಗಿರೆ 
ಮತ್ಸ್ಯೃಂ ಮಾನವೆಸರ್‌” (6ಸ್ತುಳೋ. ೨೨-೩); ಉತ್ಕಮಠಲುಠನಕಾರಿನ್ಯ ಮುಳಿಸಾಜುವನ್ನೆಗಂ ಸಿಲ್ಕಿಸುಗೀ ಪಾಗಡೆಯೆಂದೊದವಎರೆ ಪೆಂಪೂಗಡೆ 
ವಾರೀನಮತ್ಸ್ಯಚ್ಛದನಚ್ಛೇದಾದಿ ನಾನಾಜಲಚರನಿಕರ . .. ರೌದ್ರಂ ವದಪದ್ಮದೊಳ ಪೆಜಳ್‌ ಪದಮಿಟ್ಟಳಿ" (ಊೀರಾವ. ೦೨-೭೭). 
ಸಮುದ್ರಂ (ಕಾಕ್ಕಸಾ. ೭೪)... ೩. ಮತ್ಸಿವತಾರಿಯಾದ ವಿಷ್ಣು: 40 [ದೇ.॥ ತಮಿ. ಪಂಟಕ ; ಮಲ. ಪೂಡಕ, ತುಳು. ಪಾಡಗೊ; 
ಕೃಷ್ಣ ಪಾಠೀನ ಕಮಠ ವರಾಹ ವರ್ಧಿಷ್ಣು ನೃಸಿಂಹ ವಾಮನಾಖ್ಯ ಜಷ್ಸು ತೆಲು. ಐಂಡಗ./ಸಂ. ಪಾದಕಟಕ] 
ರಾಮತ್ರಯ ಬುದ್ಧರೂಪ ಕಲ್ಕಿವಿಷ್ಣು ರಂಗೂ ರಕ್ಷಿಸೆನ್ನ (ಕತಸಾಂ. ೬೫-೨೫). ಪಾಡಳಿ “"ಪಾಡಬಟ್‌್‌' ನೋ. 
[ಸಂ. ಪಾಡಜ್‌ (ಕ್ರಿ). ೧. ಕ್ರಮವನ್ನು ತಿಳಿದುಕೊಳ್ಳು : ತೋಡುಂ 
ಪೂತೀನಪಾಳಿ (ನಾ). ೧. ಮನ್ಮಥನ ಬಾವುಟ ; ವಿಕಾನಧ್ವಜ. ಬೀಡುಮದುಡುಗದೆ ಪಾಡಣಾ್‌ದೆಚ್ಚಾಜಿರಂಗದೊಳ್‌ ವೂಜಿಯ[ನಸ]ಟ್ಕಾಡಿ 


ವಿ. ಮನ್ಮಥ; ಕಾಮ; ್ಹಮಂಂಶ್ರಿಯುಮನ್ಮನಿಖಳಸೇನುಧಿವರು| 46| ಸುರಾ([೦]ಗನೆಯರೊಳ[0) ಕೂಡಿದೊನೇಂ ಕಲಿಯೆ ನೆಗಳ್ಹ ಕೆಂ[ದರಕೇತಂ] 
ಸಹಿತ ಬಂದು ಭಾಪು ನೀನಲ್ಲದಿನ್ನಾರೆವ್ಮೂ ಸಲಹೆಂಬುತಾ ಪೊಳೆವ (ಎ3. 21738, ೦೬೨-೮ ; 986) ; ಭಯಂಭಕ್ತಿಯಿಂ ಪಾಡಲ್‌ದು ಭಜಿಸಿ 


ಪಾಡಟ?, 


ಪಾಡಿ,  ಪಾಲಕ್ಕಿ' ನೋ. 


ಪಾಡಲ 


(ಶರ್ಮರಾ, ೩-೪೦). ಲಿ. ಸ್ಥಿತಿಯನ್ನು ತಿಳಿ: ಫಲುಗುಣನ ಚಿತ್ತದ 
ಪೂಡಜ್‌ದು ನುಡಿವುತ್ತ ತಂದನು ಪಂಳೆಯಕೆ ರಥವ (ಕುವ್ಮಾಕ. ೧೬-೨).- 
೩. ಅಂದವನಲ್ನ ಅರಿ: ಅಸುಗೆದಳಿರ ದುಪ್ಪಟಿಯಂ ಪಂಡಜ್‌ದುಟ್ಟು 
ಪುಳಿಂದಪುರಂದ್ರಿಯರೊಪ್ಪವಡೆದರಲ್ಲಿ (6ಯಕಾ. ೧೫-೩೮). ೪. ಯೋಗ್ಯತೆ 
ಯನ್ನು ಅರಿತಂಕೊಳಂ್ಭ ;  ರೊಢಿಪತಿ ಸತ್ಕರಿಸಿ ವಂಶದ ಪಾಡಜಾ್‌ದು 
ವುಣಲಿಕ್ಕೆ ಕಳುಹಿದ (ಸಂಠರ. ೨೬-೧೩). [ಪಂಡ್ಕು + ಅಜ] 

ಪಾಡಳಿ (ಕ್ರಿ). ೧. ಸ್ಥಿತಿಗೆಡು; ನೆಲೆಗೆಡು : ಕಿವಿಯ 
ನೆಯ್ದೆ ಕನ್ಯುಕಲಕಂಠರವಂ ಶ್ರೀಕಂಠಂ ರಾಗರಸೋತ್ಕಂಠಂ ಪ್ರ ಶಿಷ್ಮಯೊಳ್‌ 
ಪಾಡಟ೨ದಂ ನಡೆಯು ವಾ ನೃಪಮುದನಂ 


(ಶಂರಾಶೂ, ೧೦-೧೧೦) । 


ಪಾಡಲಿಕಿಡಲ್ಲಲ್ಲಿ ಪೊಕ್ಕು ನಿಜವಲ್ಲಭೆಯಂ ಕೂಡೆ ತೊಲಲ್ಲೋರಂದದೆ 
(ಕುಸುಮಾ. ೦೪-೧೨೫) ; ಪಾಡಬಕಿದು. ಇಂತು ಶಿಕ್ಷೆಗುನ್‌ ಸಂದೆನ್‌ 
(ಅಡೃತ್ತ. ೦೪-೨೮೪). ೨. ಬಲಗುಂದಂ; ನಿಃಸತ್ತ್ವವಾಗು; 


ನಿರ್ವಿಣ್ಣವಾಗು : 'ಪರಮಮಿಶ್ರು ಇಂತೇಕೆ ಬರ್ದಿ ಬಂಬಳಂಬಂಡಿ 
ಪಾಡಬಾದುಬ್ಬೆಗಂಬಟ್ಟಿರ್ದೆ (ತಡ್ಮೂರಾ. ೩೯-೬) : ಬುಡಿ ಪುಡಬದು 
ಬಬಲ್ಹು ಜೋಲ್ಡಿರವು ಮೆಯ್ಕೊಳೆ ಮೆಯ್ವಿಡಿದೆನ್ನ ಕಣ್ಣಳೊಳ್‌ 
ಸುಬಿದುವು (ಶಂಕರಾ. ೨-೬೦); ಕೋಡನೂಜ್‌ ಪಾಡಲಾ್‌ದು ಪರಿಕಲಿಸ 
ಕೆಡೆದ ಮದಂಂಧಗಂಧಸಿಂಧುರಂಗಳಡಿಯೊಳಡಂಗಿದನೆ ಗೆತ್ತು ಕೈಗುತ್ತಿ 
ನೋಡಿಯಂಂ (ಗರಾಯು. ೬-36 ರ). ೩. ಕಳೆಗಂಂದಂ; ಕಾಂಪಿ 
ಗಂಂದಂ; ಬಣ್ಣಗೆಡಂ : ನಸುವತಾಸಿ ಪಾಡಟ್‌ದ ರೂಪಿನೊಳುಣ್ಮುವ 
ಗಾಡಿ ನಾಡೆ ಕಣ್ಣೆದಆ್‌ (ತಂತಠಾ, ೦೩-೯೫೯) ; ಪೊಗೆಗೊಂಡ ಚಿತ್ರಲತೆ 
ಧೂಳಿಗೊಂಡ ಪುತ್ತಳಿಗೆ ಮಂಜುಗೊಂಡಬ್ಮಿನಿ ಕಾರ್ಮೂಗಿಲೊಳಕೆೊಂಡೆಳೆ 
ವಜ್‌ಯೆನೆ ಮೃಗಲೋಚನೆ ಸೀತೆ ನಾಡೆ ಪಾಡಲ್‌ದಿರ್ದಳ್‌ (ಶಂಠಾಮಾ. 
೧೧-೮೩4) । ಚಿತ್ತವಲ್ಲಭನುಟ೨ದ ವಿರಹಪರಿತಾಪದಿಂ ಬಾಡಿ ಪೂಡಟೀಾದ 
ಗಾಡಿಕಾರ್ತಿಯಂ ನೋಡಿ (6ಕಂತು. ೮೨೨೭ ಶ). ೪. ಮೈವಂರೆ ; 
ಪರವಶವಾಗು : ವನಚರಿ ಪಂಡೆ ಪವಾಡಬೀದು. ಸಾರ್ದೊಲಿದಾಲಿ 
ಸುತಿರ್ಪ ದಂತಿಯಂ ವನಚರನೆಚ್ಚೊಡೆ (ಲೀರಾಶ, 6-೩೩). ಪನಡಳಿ: 
೧. ನಿಲಲ್ಬಗೆಗಾಣದೆ ಪುಡಳಿದುರುಳ್ವಂದದಿನಸ್ತಾದ್ರಿಯ ಕೋಡುಂಗಲ್ಲು 
ಪರಿಮದಿಂ ಬಿಳ್ಮೆನದಿತಿಸುತನಬುಧಿಯೊಳು (ಜಒಯಕಾ- 
ತೀಡುವ ಸುಯ್ಲೂ ಬ್ಬೆಗೊಂಡೊಡಲಿಂದವೆ ಪೂಡಳಿದನು 


20 


೧೩-೫೮) ; 
ಸುಕುಮಾರ 


(ಶ್ರೀರಾಲ, ೪-೫೩). ೨. ತೋಳಂ ತೂಗಿ ಬೂತ ಬೆರಳೊರಖ|30 
ಮಸೆದು ಪಾಡಳಿದ ತೊಡೆ ಹಲವು ಹರಳೊತ್ತಿ ಬೊಕ್ಕೆಗಳು ಮೂಡಿ ನಡೆಗೆಟ್ಟ 
ದೆಲ್ಲಡಿಯ ನಿಜವನಿಕೆಯಂ ನೋಡಿ (ಜಶಕಾ. ೯-೨೫) ; ಬಾಡಲು 


ಪಂಕಜ ಕೂಡಲು ಚಾತಗೆ ಮೂಡಲು ಉತ್ಪಲರಾಗವನು ಪಂಡಳಿಯಲು 

ವಿರಹಿಗಳಂಬುಧಿ ವೆಚ್ಚೆ ಮೂಡ ಮೂಡಲು ಚಂದ್ರಮನ: (ಕೀವಂಸಾಂ. 

೪-೩೦); ಕಡುಪಸಿವಿನಿಂ ಪಂಡಳಿದು ತದ್ವೇದಿಕಾಗ್ರದೊಳಗಿರು ಶಿರ್ದನು 

(ಶೆಐಫು. 83-೪೭). [ಪಂಡ್ಕು 4 ಅಲ್ಕಿ) 

ಪಾಡಾಟ (ನಂ). ಹಾಡುವಿಕೆ : ದುಃಖ ಸುಖವಾಯ್ತೋ. ಪಗೆಯೆ ಪುಡಿ 

ಯಾಯ್ತೇ, ಗೋಳಿಲ್ಲ ಪಾಡುಟವುಯ್ತೇ | (ಶಾರಸಿ. ೧೩-೨೫೯೩): 
[ಪುಡ್ಚು 4 ಆಟ) 

ಖಾಡಾವಿಗ (ನಂ). (2) : ಗುನ್ಫರ್ವಿಗರ್ಗ್ಗಂ ಪಾಡಾವಿಗಂಗಂ ಪತ್ರಕ್ಕೆ 

ಮದ್ದಳೆಯವಂಗಯಾ ಕೋಲ ವಂ ೩೦ (೫39. 12-1, ೧೩೩-೩: 

ಸು. 1086). [?) 


ಪಾಡಿ. ಪಾಳ್ಗಿ, ವಾಡಿ,, ಹಾಡಿ, ಹಾಡಂ,, ಹಾಡ್ಮ (ನಾ). ೧. 
ಊರಂ; ಹಳ್ಳಿ ; ಗ್ರಾವಂ : ಶ್ರೀಪುರುಷಮಹಾರಾಜರ್‌ ಪೃಥುವೀರಾಜ್ಕ 
ಗೆಯೆ ಕೂಡಲೂರ್ಪಾಡಿಒಡೆಯ ನಂದಿ ಕಾದನಾ ಎಅನಾಗನಾ ವ್ಯವಹಾರ 


46 


೫೪೯೦ 


ಪಾಡಿ, 


ದನ್ತರಂ ಸಾಲಮಿಲ್ಲಾಮ್‌ (ಎಕ. ಸ, ಕೋರಾರ, ೭ ೨; 760) ; ಈ 'ಪಾಡಿ' 
ಯಿಂದಲೇ ' ಪಟ್ಟಿ' ' ಹಟ್ಟಿ' ಎಂಬುವುಗಳು ಹುಟ್ಟುತ್ತವೆ (ತುಳ. 
೩0) ; ಕಾಡುಮೇಡುಗಳುಳಿದು ಪುಡಿಗಳ ಬಂವಿಡಿದು . . . ನಡೆದು 
(ಕಾಲೂರ, ೦೫೦-೩೩೦). p ಅನೇಕ ಊರುಗಳ ಹೆಸರಿನ ಕೊನೆಯಲ್ಲಿ 
ಈ ಶಬ್ದ ಉಳಿದಂಕೊಂಡಿದೆ. ಉದಾ : ಕನ್ನಂಬಾಡಿ, 
ಬಾಗೆವಾಡಿ, ಹಾಗಲವಾಡಿ. ೨. ಜಿಲ್ಲೆ; ನಾಡಂ; ಪ್ರಾಂತ್ಯ : 
" ಗಂಗವಾಡಿ' ಪರಾ. ೩. ದನ ಮಂಂತಾದುವನಂ ಕಟ್ಟುವ 
ಸ್ಥಳ; ಹಟ್ಟಿ; ಕೊಟ್ಟಿಗೆ: ಕೇಳಿದನು ಕುದುರೆಪಾಡಿಯೊಂರ್ದ ನಳ 
(ತುರಂಗ, ೩೨-೧೨). ೪. ಮನೆಗಳ ಶ್ರೇಣಿ; ಕೇರಿ: ಆತನು ಗೇರು 
ಬೀಜ ಶೇಖರಿಸುವ ರೀಶಿಯೇ ಬೇರೆ. ಪರರ ಪಂಡಿಯಿಂದ ಕದ್ದು ಬೀಜ 
ತರುವುದಿಲ್ಲ (ಶಕಾನ. ೪೨); ಗಿರಿಜನರು ಬಿದಿರಿನಿಂದ ಗುಡಿಸಲುಗಳನ್ನು 
ನಿರ್ಮಿಸಿ ಹುಲ್ಲಿನ ಮಾಡುಗಳನ್ನು ಕಟ್ಟಿ ಅವಲ್ಲಿ ವಾಸಿಸುತ್ತಾರೆ. ಇಂತಹ 
ಮನೆಗಳ ಗುಂಪಿಗೆ " ಪಂಡಿ ' ಎಂದು ಕರೆಯುತ್ತಾರೆ (ತುಳುತಾ. 330): 
೫. ಪಡೆ; ದಳ; ಸೈನ್ಯ : ಆನೆ ರಿಪುಸೇನೆಗೆ ಸುಲ್ವೆನವುಂಕಿ ಪೇಡಿ ಪಾಡಿ 
ಗಟ್ಟಿ ಅವೆಡೆಗೈಯ ಕೈಯುಗುರೆ ಸುಲದೆ ನಚ್ಚಿನ ಕೈದುವೇಟ್ಟು ದೇ 
(ಕಾತ್ಮಸಾ, ೪೧೧ ಶೂದ್ರಕ); ಪೂಡಿದ ಕಣೆ ಕುಣಿದು ತೆಗೆದ ಕೊಮರನ 
ಬಿಲ್ಲೊಳ್‌ ಮೂಡಿದುದು. ನುಂಗಲಹಿತರ ಪಾಡಿಗಳಂ ಮಸಗಿ 
ಮಿಟ್ತು ಬಾಯ್ತೊಟ್‌ೌದ ತೆಅಂ (ಅರ್ಥನೇ. ೬-೪೨); ಕೆಟ್ಟೋಡಿ ಪಾಡಿಯೆಲ್ಲಂ 
ಏಟ್ಟೂಂಪಿಟ್ಪಿಗಿ ಪೋದೊಡಂ . . . ಸನೊರ್ವನೆ ನಿಂದಂ (ಕಠ್ಟಳಾ. 
೨೯೩); ಮನೆಯಲ್ಲೆಡೆಯ ಮಾಡಿದ ನೃಪನ ವಾಡಿಯ ಪಡಿತಳಿಸಿ 
ತತ್ಸೈನ್ಯಸಾಗರಕೆೊಂದು ನಿವಿಷದಲಿ (ಸಾರಶ. ೨೬೨೦೫). ೬. ಸೈನ್ಯದ 
ಬೀಡು : ಪಾಳೆಯ : ನೆರೆದನುಲಾಗದಿಂ ಪಡೆಯ ಪಾಡಿಯ ಬೀರರ 
ಪೆಂಡಿರಬ್ಕಿಆ30 ಪರಸಿಯೊಣಲ್ಲು ಸೇಸೆಗಳನಿಕ್ಕೆ . . . ಪೊಕ್ಕನಾತ್ಮಮಂದಿರ 
ಮನುದಾತ್ತಚಿತ್ತನವನೀತಳಪೊಜ್ಯಗುಣಂ ಗುಣಾರ್ಣವಂ (ಶಂಶಳಾ. 
೧೦-೧೨೬). ೭. ಸೇವಕರ ಸಮೂಹ ; ಕೆಲಸಗಾರರ ಗುಂಪು: ()- 
೮. ಸೈನಿಕ; ಯೋಧ: ಹಡಪದ ಹುಡುಗ ಸತ್ತಿಗೆಯೊಳು 
ಬಲ್ಲೆಹವಿಡಿದ ಪಂಡಿಗಳೊಡಬರಲು ಪಡಿಗುದುರೆಯ ರಾವುತರು ಪೊಳಲ 
ಪೊಜಮಡುತಿರ್ದರು (ಕ್ರೀಶಾಂ. ೦೩-೬೬)- ಪಾಳಿ, : ೫. ತುಂಬಿ ಪೊಸ 
ದಾವರೆ ಮಲ್ಲಿಗೆಯೆಂಬಿವಾಂತರಂ ದೆಸೆಪಲಿಗೆಯ್ತ ಪಾಳಿ (ಕನಕಾ. ೧೬೪). 
ವಾಡಿ: ೧. ಊರು. ಕೇರಿ. . .ವೂಡ, ವಾಡಿ. . .ಕೋಟೆ (ಕಂಕುಹು. ೭೯). 
೩. "ವಾಡಿ' ಪದಕ್ಕೆ ಇರುವ ದನಗಳ ಹಟ್ಟಿ ಎಂಬ ಅರ್ಥವು ಉತ್ತರ 
ಹಿಂದುಸ್ತಾನದ ಪ್ರಾಚೀನಗ್ರಂಥದಲ್ಲಿ ದೊರೆಯುಪ್ರಿದ್ದಿದನ್ನು ಹೇಳಿದ್ದುಗಿದೆ 
(ಕರ್ಕಾರಿ. ೯8). ೯. ಬೇಲಿಯಿಂದಾವೃತವಾದ ಹಂಲ್ಲಂಗಾವಲಂ, ತೋಟ 
ಮಂಂತಾದುವು: (6). ೧೦. ನಗರದ ಬಡಾವಣೆ; ಉಪನಗರ: (8). 
೧೧. (0): ಜಿನಚಂದ್ರಮುನೀಂದ್ರರ ಪಾದಮೂಲದೊಳ್ವಿನಮಿತ 
ರಾಗಿ ಕೊಂಡು ಕೆೊೊನೆವರ* ಸಲೆ ವಂಣಿಯ ವಾಡಿಯೊಳ*್‌ ಮಹಾವನಿಪಂ*್‌ 
(ಕಂಕಿಫು. ೧-೩೩). ಹಾಡಿ: ೧. ಕೂಲಿ ಆಳುಗಳು ರೈಟರಿಗೆ ತಮ್ಮ 


ಹೆಸರುಗಳನ್ನು ಕೊಟ್ಟು ತಾವು ವಾಸ ಮಾಡುವ ಹಾಡಿಗಳಿಗೆ ತೆರಳಿದರು 
(ನನಸೀ. ೨೦). ' ಹಾಡಿಹಕ್ಕಲು ` ಪರಾ. ೪. ಪಣಿಯರ ಹುಂಡಿಯಲ್ಲಿ 
ಕೊಳುಂಬನ ಮನವನ್ನೂ ಸೆಳೆದ ಚೆಲುವೆಯ ಹೆಸರು ದೇಚು 
(no#. ೦). ಹಾಡ್ಮು: ೧. ಮತ್ತವವರೊಳಗೆ ಕರುವರ 


ಕಲ್ಲಣಂ ಹಂದಿಗೆಯ್ಯ ಸ್ಮಳಂ ತಂನ ವೀಸಂ ಕಾಣಿಯ ಬಳದೊಳಗೆ 
ಬಡಗಣ ವೆಣದಲ ಹಾಡಿನಲಾ ಹಬ್ಬೇಶ್ವರದೇವರ ದೇಎಕುರ್ಯಕ್ಕೆ ಬಿಟ್ಟ 
ಎರೆಯ ಮತ್ತರೊಂದು (೪3. 1, ೨೫-೮೩ ; 1190): ಹಾಡ್ಮ : ೧೨. 
ಹುಲ್ಲು. ಸೌದೆ ವಂಂತಾದುವು ದೆೊರೆಯಂವ ಸಣ್ಣ ಕಾಡಂ: 
ಬೈಸಿಕಲ್ಲನ್ನು ಮೋಹನನ ಮನೆಯ ಹಿಂದುಗಡೆ ಹಾಡ್ಕದಲ್ಲಿಟ್ಟು ... . 


ಪಾಡಿ 


ನಿಂತು ನೋಡುತ್ತಿದ್ದನು. (ಕಂ೪ಶಂ. ೧೨೩); ಅದರ ಒತ್ತಿಗೆ ಬ್ಯಾಣದ 
ಹಕ್ಕಲು, ಅದರಾಚೆಗೆ ಸೊಪ್ಪಿನ ಹಾಡ್ಕ ಕಣ್ಣೊ ಲವಂಗಿತತ್ತಿ (ಮರೆಮ. ೧೩೨): 
ಹಾಡ್ಮ-ಹುಲ್ಲುಸೌದೆಯ ಕುರುಚುಕಾಡು (ನಮ್ಮನು. ೨೪೭) ; ಅಲ್ಲಿಂದ 
ಗದ್ದೆ. ಹುಡ್ಕ. ಹಕ್ಕಲು, ಒಡ್ಡು ಇತ್ಯುದಿಗಳನ್ನು ಸುತ್ತಿ ನೋಡಿಕೊಂಡು 
ಮನೆಗೆ ಹಿಂದಿರುಗುವುಗ ಕಪ್ಪು ಕವಿದಿತ್ತು (ಗಂಗಾಳ. ೧೯)- 
[ದೇ. ॥ ತವಾ. ಪಾಟಿ; ಮಲ, ಪುಡಿ ; ತುಳು. ಪಾಡಿ. ಹಾಡಿ, 
ತೆಲು, ಪಾಡು; ಕೊಡ. ಪಡಿಎಕುರುಬರ ಹಟ್ಟಿ, - ಗುಡಿಸಲು./ಮರಾ. 
ಪಾಂಡಾ, ವಾಡೀ./ಪ್ರಾ. ವಾಡಿ, ವಾಡೀ./ಸಂ. ವಾಟೀ] 

ಪಾಡಿ ' ಪಹಡಿ' ನೋ. 

ಪಾಡ್ಮಿ (ನಾ). ಒಂದಂ ಬಗೆಯ ಬಲೆ: ಉರುಳು ಪಾಡಿ ಸಿಡಿ ಸೆಳೆ 
ಗಾಣ ಬೆಳ್ಳಾರ ತಡಿಕೆ ದೀವದ ಖಗಮೃಗಸಂತತಿಗೂಡಿ ನಡೆತಂದನಾ ಐನ 
ಚರನು (ಕೀಟಸಂ. ೨-೩೮). ' ಪಾಜ್ಯಿೆ' ಪರಾ. [?] 

ಪಾಡಿಗೈ? (ಕ್ರಿ). ಮಲಗು ; ಒರಗು (?) : ಕಳಚಿ ನೊಗನನು ತೆಗೆದು 
ಕಬ್ಬಿಯನಿಳುಹಿ ಪಡಿವಾಘೆಗಳ ಸರಿದನುಕೊಳಿಸಿ ಪಿದಿಯಲು ಪಾಡಿಗೈದವು 
ಮರಳಿದೆಡಬಲಕೆ (ಕುವ್ಮಾರ್ರೋ. ೧೦-೩೩) ; ಆಳಿದವೈನೂಟಾನೆ ಮಗ್ಗುಲ 
ನೆಲಕೆ ಕೀಲಿಸಿ ಪಾಡಿಗೈದವು ಬಲುಗುದುರೆ ಹದಿನೈದುಸಾವಿರವೇಳುನೂಜುರಥ 
ಮಲಗಿದವು (ಳುನ್ಮಾರ್ರೋ, ೦೮-೬) [ಪಂಡಿ ? _- ಗೈ (ಆಕೆಯ) ] 

ಪಾಡಿತನ (ನಾ). ಒಂದು ಬಗೆಯ ಊಳಿಗ,ಸೇವೆ (?) ; ಭಕ್ತರ 
ಮಂದಿರಕ್ಕೆ ಹೂಕಾಯಿ ಹಣ್ಣು ಹುಲ್ಲ ಹೊಟ್‌ ಕಟ್ಟಿಗೆ ಬೊಕ್ಕಸ ಪಹರಿ 
ಪಾಡಿಶನ ಬಾಗಿಲು ಮುಂತಾಗಿ ಶುಶ್ರೂಷೆಯ ಮಾಡಿ ಉಂಬಾಗ ... 
ತುಡುಗುಣಿಗೆಲ್ಲಿಯದೋ ನಿಜಜಂಗಮಸ್ಮಲ (ಕೂಪ. ೪೩-೧೮೦) 

[ಪಾಡಿ ೪+ - ತನ] 

ಹಾಡಿಯ " ಪಾಡಿವ' ನೋ. 

ಪಾಡಿರಾವುತ (ನಾ). ಸರಿಸಮಾನವಾದ ರಾವುತ : ಪಿಡಿದ ಕುದುರೆಯ 
ನೇಣುವ 'ಪಾ [ಶಾಕಾಂ. ಪ) ಡಿರಾವುತರೆಡಬಲದೊಳಗೈನೂಅು ಬಿಡದೆ 
ಮೆಜ್‌ಯೆ . . . ಪಡೆಗಿದಿರಾಗಿ ಮಲೆತನು (ಕುರಾಸಾಂ- ೦೪-೦೦೮): 

[ಪಾಡಿ, (ಎಪಾಬಟ್ಕಾ) + ರಾವುತ] 

ಪಾಡಿವ, ಪಾಡಿಯ, ಪಾಡ (ನಾ). ಪಕ್ಷದ ಮೊದಲನೆಯ ತಿಥಿ; 
ಪ್ರತಿಪದೆ: '` ಪ್ರತಿಪತ್‌ ಪಕ್ಷಶಿ ನಾಮದ್ವಿತಯಂ ಪಾಡಿವಂ”' 
(ವಸ್ತುಕೋ. ೦೬೨೭) ; ಚೈತ್ರಮಾಸ ಸುದ್ಧಪಕ್ಷದ ಪಾಡಿವದ ಬುಧವಾರಂ 
. . . ಈಶ್ವರಯ್ಯುಗೆ ಕೊಟ್ಟರ (ಎಕ. ೪11, ರರ. ೭೧-೩; 938) 
ಪಾಡಿವದೆಳವೆಟ? ಪುಣ್ಣವಿವರೆಗಂ ರೂಡಿಸಿ ದಿನದಿನದಪ್ಪದೆ ಕಲೆಯೊಳ* 
ಕೂಡಿ ಬಳೆದು ಕುವಲಯುಕತ್ಕಾನಂದಮುನೀವಂದದೊಳು (8ಯಕಾ. ೨-೬೫); 
ಪಾಡಿವದ ಶಶಿಯ ಮೂಡಿದುದನಾರ* ಕಂಡರಾ ಇರುಳ್‌ ? (ಶ್ರೀರಾಮಾ. 
೬೩೨-೮೩). ಪಾಡಿಯ : ನಾಡಿಯಲುವತ್ತಕ್ಕೆ ಒಂದು ತಿಧಿಯಕ್ಕದಕೆ 
ವಾಡಿಯ[ಕಕಾಂ. ವ]ಮೊದಲು ಪೌರ್ಣಮಿಯದಮಾವಾಸ್ಕೆ ಕಡೆ 
(ಕುಂಗಣಾ. ೨೦-೯). ಪಾಡ್ಯ: “ಪ್ರಶಿಪತ್ತಿಂಗೆ-ಪುಡ್ಕಮೆಂದವತರಿಕು” 
(ಕಜ್ಮಮಂ. 3೦), ಅಶುಭ ಷಸ್ತಿ ಅಷ್ಟವಿ ನವಮಿ ಪಾಡ್ಯ (ಗಗತಾ. ೪-೬೭) ; 
ಪಾಡ್ಯ ಪಾಠಕ್ಕೂಗದು, ಮೌಢ್ಯ ಕೆಲಸಕ್ಕಾಗದು (ಗಾದೆ). 

[-ಆಪ್ರಾ. ಪಾಡಿವಯಾ. / ಸಂ. ಪ್ರತಿಪದ್‌] 

ಪಾಡಿಸು, ಹಾಡಿಸು (ಕ್ರಿ). ೧. :ಹಾಡುವಂತೆ ಮಾಡು; ಹಾಡು 
ಹೇಳಿಸು ; ಗಾಯನ ಮಾಡಿಸು: “ ಪಾಡಿಸು -ಗೂಯನೇ ?” (ಕಮಧಾ); 
ಬದ್ದವಣಮಂ ಬಂಜಿಸಿ ಮಂಗಳಮಂ ಪಾಡಿಸಿ (ಶಂಶಥಾ. ೦-೧೩೩ ವ) ; 
ಸಕಲಲೋಕಗಳಂ ಹೆತ್ತ ಮುತ್ತೈದೆ ಬಾಲಕತನದ ನಟನೆಯಂ ನೋಡಿ 
* - * ತೊಟ್ಟಿಲೊಳು ಪಟ್ಟಿರಿಸಿ ಜೋಗುಳಂ ಪಂಡಿಸಿದಳು (ಸಿರ್ಕರಾ. ೧-೩೮); 
ಪಂಡಿಸುತುಂ ಪೆಸರ್ವಡೆದ ಗಾಣರಿಂ (೪ಕಾ. ೨೯೦). ೨. ಬಿರಂದಾವಳಿ, 


೫೪೯೧ 


ಪಾಡ್ಗು 


ಗಂಣಾತಿಶಯ ಮೊದಲಾದುವುಗಳನ್ನ್ನ ಹೊಗಳಿ ಹೇಳಿಸಂ; ಸಂಶಿ 
ಮಾಡಿಸು : ಪೆಸರೆಸೆಲೆ: ಬೀರಮಂ ಪಾಡಿಸಿಯುಂ ಪೊಗಬಿನಿ೩ಯುವಂುರ್ಕಿ 
ಬಿಟ್ಟಾಹವದೊಳ* ಕುಸಿದು ಪೆಜಪಿಂಗಿ ಪೇಟ್‌ ಮಾನಸರೇನಿನ್ನೂಆಂ 
ವರ್ಷಮಂ ಬಟ್ಟ ಪರೇ (ಪಂಕಠಾ.೦3 ೦೬೬); ಪೊಜಿಮಟ್ಟಂ ಲಲಿತುಂಗನೆಂದೊ 
ಡಮನರ್‌ . . . ಭೀತಿಯಿಂ ಬೀರಮಂ ಮಜೌದುಂ ಪಾಡಿಸಲಣ್ಮರ್‌ 
(ರರ್ಮಾಮ್ಮ. ೨-೬೬) ; ಗಮುಕಿತ್ವದ ವುಗ್ಮಿವೃಂದದೊಳ್‌ ಲೀಲೆ ಮಿಗಲ್ಕೆ 
ಪಂಡಿಸುತವಂಡಿಸುತುಂ (ನಂಂರ. 00 ಸೂತನೆ). ಹಾಡಿಸು: ೧. ಹಾಡಿಸ 
ಬೇಡ ನಾನಾವೂದ್ಯವ ದನಿಮಾಡಿಸಬೇಡ . . . ಸ್ವಸ್ತದಿ ನಿದ್ದೆಗೆಯ್ವುದು 
(ನೋಹತ. ೨೭-೩೬); ಚಿಕ್ಕಪ್ಪನಿಗೆ ಹುಡುಗಿಯ ಬಾಯಿಂದ ಮತ್ತೊಂದು 
ಹಾಡನ್ನು ಹಾಡಿಸಬೇಕೆಂದು ಆಶೆಯುಂಟಾಗಿರಬಹುದು (ಜನಶೀ. ೧೫೯). 
[ಪಾಡು, 4 -ಇಸ್ಕು) 
ಪಾಡಿಟಿಸು (ಕ್ರಿ) - ಬಲಗುಂದಿಸು ; ಸೋಲಿಸಂ : 
ಸಲದು ಪಾಡಿಟಾ್‌ಸಿ ಬಸವಲ್‌ಸದೀ ಚೆಲ್ಮೆಯರದೇಂ 
[ಪ:ಡ್ಮು 4 ಇಲಾಸು] 


ಇದಿರಾಂಪರಳವನೆ 
ನಿಲ್ವರೇ (9. 
೬೨೧೩೪) ಕೆ 


15| ಪಾಡ್ಕು, ಹಾಡ್ಕು (ಕ್ರಿ). ೧. ಗಾಯನ ಮಾಡು; ರಾಗಬದ್ಧವಾಗಿ 


36 


ಗೀತೆಯನ್ನು ಹೇಳು ; ಸಂಗೀತ ಹೇಳು: ಲೋಗರ" ಪಗರಣಿಗರಾಗಿ 
ಎನಿತಾನುಂ ತೆಅದ ರೂಪುಗಳಂ ಕೈಕೊಂಡು ಮರಮೊಗಂಗಳನಿಟ್ಟು ಬಂದು 
ಮುಂದೆ ಆಡಿಯುಂ ಪಾಡಿಯುಂ ನಗಿಪಿಯುಮೆಂತುಮಲಸ್ಯೆ ಮಲ್ಬದಿರ್ದೊಡೆ 
(ವಡ್ಮಾರಾ. ೧೦೮-೦೫) : ಎರಲೆಗೆ ಪಾಡುವ: ಗೋರಿಯನರೆಣ್ಮದೊಳ್‌ 
ಮೃಗವಿರೋಧಿಗಂ ಪಾಡುವುದೇ (ಅರಫು. ೧೪-೮೦) ; ರಸಮೊಸರ್ವಂಲಂ 
ಪಾಡುತಿರೆ ಶುದ್ಧಮನೋಮಣಿದೀದ್ತಿ ಪೊಣ್ಮಿ ರಾಜಿಸಿದಪುದೋ (ರಂಭ. 
೬೭೩) ; ಸಕಲರಾಗಂಗಳಿಂದೊಸೆದು ನಾರದರ ಪಾಡುರ್ಮಿ 
ರೊಂದೆಸೆಯೊಳತಿವಿಭವದಿಂದೆ (ಕ0ಫು. ೨-೨೮). ಪಿ. ವಂಧಃರವಾಗಿ 
ಧ್ವನಿಮಾಡು ; ಗುಂಜಾರವ ಮಾಡು : ಕುಕಿಲ್ವ ಕೋಗಿಲೆಯ ಪಾಡುವ 
ತುಂಬಿಯ ನಲ್ಲರೊಳ್ಳೊಗಂ  ನಗೆಮೊಗದೊಳ್‌ ಪಳಂಚಲೆಯೆ ಕೂಡುವ 
ನಲ್ಲರೆ ನೋಟಕ್ಟೊಡಾದ ಬೆಟ್ಟುಗಳೊಳಮಾವ ನಂದನವನಂಗಳೊಳಂ 
ಬನವಾಸಿದೇಶದೊ$* (ಶಂಶಠಾ. ೪-೨೮); ಪಾಡುವ ತುಂಬಿಯಿಂ ಕುಕಿಲ್ವ 
ಕೋಗಿಲೆಯಿಂ  ಕಡುರಯ್ಯವನಾಗಿರಲ್‌ (ರಮೋನ್ಮು. ೨-೦೪೪) ; ಗಿಳಿ 
ಯೋದಿದಪುದು . . . ಅಳಿ ಪಾಡಿದಪುದು (ಶಲ್ಮಾನು. ೪೩೪ ಪ್ರಯೋ), ಹ 
ಹೊಗಳಂ ; ಕೀರ್ತಿಸಂ : ಪಾಡುವರು ಕೆಲರಲ್ಲಿ ಹರಿಯನು ನೋಡುವರು 
ನಿಜದೃಷ್ಟಿ ದಣಿಯಲು ಆಡುವರು ತಮ್ಮಿಂದ ಪುಣ್ಮರದಾರು ಲೋಕದಲಿ 
(೪೪8ರ. ಇ೪-ಂ೩) ; ಭೂತಗಣ ಕರತಾಳದಲಿ ಕುಣಿದಾಡುತಿರ್ದವು 
ಪಾಡುತವನಿಪನ (ತೊರರಾ. ೩-೬-೧೩) ; ಕಂದರ್ಪತನಯನ ಕಡಿದಾಡಿ 
ತೆಗೆತಂದ ಮಂದರಧರನ ಪಾಡಿದರು (ನೋಶತ. ೨೨-೪೭). ಹಾಡ್ಕ್ಮು : 
೧. '" ಗಾಯತೇ-ಹಾಡಿದಪಂ ?? (ಕಾಕಕ್ಕ. ೧೨೪) ; ಎನ್ನ ಕಾಯವ 
ದಂಡಿಗೆಯ ಮಾಡಯ್ಯಾ ಸಸ ಬತ್ತೀಸರಾಗವ ಹಂಡಯ್ಕಾ (ಸವ. ೫೦೦); 
ಓತಂ ಕೊಂಡಾಡುತಂ ಹಾ([ಶಾಕಾಂ. ಆ]ಡುತಂ ಹರಸುತಂ (€ಸರ. ೭-೮೨). 
ವಿ. ಕೈವಿಡಿದು ಕುಣಿವುತ ತಣಿವುತಂ ಬೊಬ್ಬಿಡುತ ಹಾಲುತ ಚೆಪ್ಪಳಿಕ್ಕುತ 
ಹಾ[ಶಾಕಾಂ. ಪಾ)ಡುತಂಡುತ್ತ್ತ (ಸಕು. ೫೯೨೨೪). ಹ. ತಮ್ಮಂಗದ 
ಮೇಲೆ ಲಿಂಗವಿರಲು ಅನ್ಯರನೆ ಹಾಡಿ ಅನ್ಕರನೆ ಹೊಗಳಿ ಅನ್ಯರ ವಚನವ 
ಕೊಂಡಾಡಲು ಕರ್ಮ ಬಿಡದು (8ಸನ. ೦೦೭) ; ಎನ್ನನಲ್ಲದೆ ಬೆ:ಡನೆನ್ನನಲ್ಲದೆ 
ನೋಡನೆನ್ನನಲ್ಲದೆ ಹಾಡನು (ಕಣ್ಮರ, ರೇ. ೧೪೪-೦೦) ೬ ನೋಡಿ ದಣಿಯನು 
ಬಿರುದ ಹೊಗಳಿಸಿ ಹುಡಿ ದಣಿಯನು ನಿಜ್ವಲುಚಿತವ ಮಾಡಿ ತಣಿಯನು 
ಮಾನನಿಧಿಯನದೆಂತು ಮಣಲಕಿದಪೆನು ಕಾಡಲಾಗದು ಕೃಷ್ಣ ಖಾಶಿಯ 
ಮಾಡಲಾಗದು ಬಂದೆನಾದೊಡೆ ರೂಢಿ' 'ಮೆಚ್ಚದು ಕೌರವನ ಹಗೆ ಹರಿಬ 


ತನಗೆ (ಕುಠ್ಕಾಕಾ. ೧೦-೧೮). 


ತಂಂಬುರ 


ಪಾಡ್ಕು 


ಹಾಡಿ ಹರಸು - ಹೊಗಳಿ ಆಶೀರ್ವದಿಸು,..._ಹರಸು : ಮದನ 
ಹರನರಸಿ ಬಿಜಯಂಗೈದಂ ಸಿದ್ಧರಾಮಯ್ಯನೆಂದು ಹೆಸರಿಟ್ಟಾಡಿ 
ಹಾಡಿ ಹರಸಿದಳು (ಸಿಕ್ಕರಾ, ೨-೬) ; ಅಂದು ಸುಜನಸ್ತೋಮ ಪಾಂಡುವ 


ನಂದನರ ನೆಆ್‌ ಹಾಡಿ ಹರಸುತಲಿ (ಸಂಠಶ. ೧೩ ೧೦೫) ; ಜನತೆ 

ಶಿಶುವಿಗೆ ' ಶ್ರೀನಿವಂಸ ನೆಂದು ಹೆಸರಿಟ್ಟು ಹಾಡಿ ಹರಸಿತು 
(ಹೇತುಕೂ. ೭). [ದೇ.॥ ತಮಿ, ಮಲ, ಪಾಟು; ತೆಲು, ಸಾಡು ; 
ಕೋಲಾ. ಪಡ್‌ ; ನಾಯ್ಕಿ, ಗಡಬ, ಪಾರ್‌ ; ಪರ್ಜಿ ಪಾಡ್‌ ; ಗೊಂಡಿ, 


ಪಾರಾನಾ ; ಕುವಿ, ಪಾಚ್‌ಲೀ ; ಕುರುಖ್‌, ಪೂರ್ನಾ; ಮಲ್ಲೊ. ವರೆ) 
ಪಾಡ್ಕು, ಹಾಡ್ಕು (ನಾ). ೧. ಗೀತ: "' ಗೀತಮೆನೆ ಗಾನಮೆನೆ ವಾಡೆ 
ನಿಕ್ಕೂಂ”  ( ಮಂಗರಾ. 34-3); ಛಂದಮನಜ್‌ಯದನೋದುಂ 
ಮುಂದಿರ್ದಾ ತಾಳದಳವನಣುಯದ ಪಾಡುಂ ಬಂದುದ ಕೆಡೆವನ 
ನುಡಿಯುಂಂ ಒಂದಕ್ಕುಂ ಬಾರ್ತೆಯಿಲ್ಲ (ಛಂರೋಂರಿ: ೧೨೪೯ ಅಡಿಟ) ; 
ಪಾಡಿನೋಜೆಯಂ ಗಡಣಿಸು ತುಂಬಿ (ಕಲಳ, ೧೨೭) ; ಅಂತದು 
ಪಾಡಿನ ಜೋಡಿನ ದಾಟಿಯೈಸೆ (ರಾಮಕ್ಕ. ೮6-೧೨). ೨. [ಕಿಎವ್ಯವಿರಾ] 
ಒಂದು ಬಗೆಯ ಕಾವ್ಯಪ್ರಬಂಧ ; ಹದಿನೈದು ಅಥವಾ 
ಇಪ್ಪತ್ತೈದು ಭಾಗಗಳು ಪ್ರಬಂಧದ ಅಂಗವಾಗಿ ಹೊಂದಿಕೊಂಡಿ 
ರುವುದಂ: ಪದಿನಯ್ಮುಮಿರ್ಪತಯ್ದುಂ ಪದಂ ಯಥಂಸಂಭವಂ ಪ್ರಬಂಧನ 
ಮೆಯ್ಕೊಳ" ಪುದಿದೊದವಿ ನೆಗಲಕ್ವೊಡಂತದು ಸದಲಂಕಾರಂ ರಸಾಸ್ತದಂ 
ಪಾಡಕ್ಕುಂ (ಕಾಠ್ಕಾತ. ೯8೩). * ಪಾಡುಗಬ್ಬ ' ಪರಾ. ಹಾಡ್ಕು : ೧. 
“ಗೀತಂ. ಗಾನಂ... ಈ ೨ ಹಾಡಿನ ಪೆಸರ್‌'' (ಹರಾಯು. ೧೬-೯೩) ; 
ಕೊಂಡಾಡಲು ಜಿಹ್ವೆ ಪವಿತ್ರ ಹಾಡ ಕೇಳಲು ಕರ್ಣದೊಳಿರ್ದ ಪಾತರ 
ವೋಡುವುದಿಳೆಯ ಜೀವರಿಗೆ (ಮೋಹಕ. ೪೧-೧೬) ; ಹೊಸಬಾಳಿನ ಬೆಡಗು 
ಸಾಕು - ಬೆಳಕು ಬೇಕು ಹಾಡಿಗೆ (86ಳು. ೩8೧-೧೧)- [ ಎಪಾಡು,] 
ಪಾಡ್ಕು, ಪಾಟ್ಮು, ಹಾಡ್ಕು (ನಾ). ೧. ರೀತಿ; ಬಗೆ: `` ಪಃಡೆನೆ 
ರೀತಿಯಕ್ಕ್ಪ '' (ಕರರ. ೧೨೬) ; ಸ್ಥಳವೆ ಜಲರೂಪದಲಿ ಜಲವೆ: ಸ್ಥಳದ 
ಪಾಡಿನಲ್ಲಿದ್ದುದದು ( ಕುತ್ಕಾಸ. ೧೨-೩೬) ; ೆಳಿಯಂದಿರ 
ಒಂದೇ (ಕಾತೆ. ೨). ೨. ಸ್ಥಿತಿ ; ಅವಸ್ಥೆ ; ಗತಿ: 
ಸಿತಗರ ಸೀಳುವೆನು ಮಾನವರ ಪಾಡೇನು ( ಕುವ್ಕಾರ್ರೋ. ೧೬-೩೨): 
ನನ್ನ ಮನಸ್ಸಿನ ಪಾಡು ವಿಪರೀತವಾಗಿತ್ತು (ಆಂಶೂ. ೧೧). ಹಿ. ತನಗೆ 
ಮಾತ್ರ ಸಂಬಂಧಪಟ್ಟಿರುವ ಸ್ಥಿತಿ: ಅವರಿಗೆ ಕೊಟ್ಟು ಬಿಟ್ಟರೆ 
ತಮ್ಮ ಪಾಡಿಗೆ ಹೊರಟು ಹೋಗುತ್ತಾರೆ (ಪ್ರಕಾಶ, ೪೬); ಆ ಹುಡುಗ 
ಬೇರೆಯವರ ತಂಟೆಗೆ ಬಾರದೆ ತನ್ನ ಪಾಡಿಗೆ ಓದಿಕೊಂಡಿದ್ದಾನೆ (ಊಂ). 
೪. ಕ್ಷೇಮ; ಸುರಕ್ಷಿತತೆ ; ಸಂಸ್ಕ ಶಿ: ಪಾಡು ತಪ್ಪಿದ ಬಳಿಕ ವಿನಯವ 
ಮಾಡಿ ಮೆಆಅ್‌ವುದು (ಕುನ್ಮಾದ್ರೋ, ೧-೯): ಸರಿವುದೇ ಪಾಡೆನುತ 
. . ಸಂವರಿಸಿಕೊಳುತಡರಿದನು ತನ್ನಯ ತೇರ ತವಕದಲಿ (ತೊಂರಾ- 
೩೬-೨೩-೨೪). ೫. ಕಷ್ಟ ; ತೊಂದರೆ ; ದುಸ್ಮಿಶಿ : ಗರುಡಿಗಳಿಹ 
ವದಜೊಳಗೆ ಬಿರುದಿನ ಬಂಟರ್ಗೆ ಬಿಡದೆ ಪಾಡುಗಳನು ಬರಿಸುವಭ್ಯಾಸಿ 
ಗಳಿಹರ: ; (ಕುರಾಸಾಂ. ೪-೭೬): ಒಡಲ ದಂಡಿಸ-ನಾಯಸವಲ್ಲ 
ಪಣವ ವೆಚ್ಚಿಸುವ ಪಾಡಿಲ್ಲ ಗುಣವಂತೆಯರೆಸಗುವ ಪತಿಶುಶ್ರೂಷೆಗೆಣೆ 
ಯಹ ತಪವಿನ್ನೊಳವೆ (೫00. ೨-3೨); ನಾವು ಅನುಭವಿಸ್ತಿರೋ 
ಪಾಡು ಅರ್ಥವಾಗಿದೇಂತ ತೋರುತ್ತೆ (ಕಂಗತ- ೧೨೧). ೬. ಪಂತ; 
ಪ್ರತಿಜ್ಞೆ : "' ಪಾಡೆನೆ ಪಂಥಂ'' (ಛಂ. 8) ; ತನಗೆ ಮಾತಿನ ಪಾಡು 
ಬಿದ್ದುದು ವಿತಥವಾಣಿಯನಾಡಲಾಆತಿನಂ(ಸಂಠಶ. ಶರ, ೩೦೬-೨೦). ಶಿ. 
ಪೆಂಪು; ಮಹಿಮೆ: ಪಾಡುಳ್ಳ ಪರಮಸದೃಕ್ತಯೇಳೇಳು (ಪರಮೋ. 


ಪಾಡೆಲ್ಲಾ 
ಸುರರೊಳಗೆ 


44-೩೮), ಲೆ. ಸವಕಾನ ; ಸಾಟಿ: “ ಪಾಡೆನೆ ಸದೃಶಮುಮಕ್ಕುಂ ” 45 


(ಕಾರಿ. ೩೪) ; ವಿರಿಂಚನ ಪಾಡು ಶಕ್ರನ ಸರಿಸದವರಿಗೆ ಭಂಗವೀ ಎಧಿ 


10 


15 


26 


36 


40 


೫೪೯೨ 


ಪಾಡ್ಕು 
(ಕುವ್ಮಾಸೆ. ೧೬-೬೯) ; ಆ  ಷರಿಹರಬ್ರಹ್ಮಾಮರೇಂದ್ರರು ಪಾಡೆ ನಿನಗೆ 
(ತೊರರಾ. ೧-೩-೯); ಗಾಡಿಯೊಳಿಂದ್ರನ ನಗುವ ಚಕ್ರಿಗೆ ಶಚಿ ಪಾಡಲ್ಲವೆಂಬೆನ್ನ 
ಮಗಳೂ ಜೋಡಿಸಲೊಲ್ಲೆಯ (ಠರಶ, ೩೭.೩೩); ಈ ವೀರರೊಳಗೆ 


ಒಬ್ಬನೂ ನನಗೆ ಪಡಲ್ಲ (0ದುಂ. ೧೪೧). ೯. ಸರಿಯಾದಂದು ; 
ಯೋಗ್ಯವಾದುದು ; ಉಚಿತವಾದುದು : ಓಡುಗೆಯ್ಯನ ಶಕಂತಿಯೊಳ 
ವರಿರುವನ್ನ ಪಾಡೆಂಬುದೆನಗೆ ಕಾಣಿಸಿತು (ಮೋಹತ. ೩೭-೩೬ ;7 ಇನ್ನಿಲ್ಲಿ 
ಕವಿಯ ವಂಶದ ಹೊಲಬನ್ನು ಒಂದಿಷ್ಟಾದರೂ ಹೇಳದೆ ಹರಿವುದು ಪಾಡಲ್ಲ 
(ವಾರೋಜ. ೬೨) ; ಜಗತ್ತಿ. ಪಾಡಂದರ ನಾವೂ ಪಾಡು (ಹೊಸಂಸಾ, ೬). 
೧೦. ಹಣ್ಣಿಗೆ ಬರುತ್ತಿರುವ ಕಾಯಿ ; ಪಕ ಓವಾಗುತ್ತಿರುವ ಕಾಯಿ ; 
ದೋರೆಗಾಯಿ : ಉಚ್ಚತರಶಾಖಾಗ್ರಮಂ ಪತ್ತಿ ಪಾಡುಗಳನಾಯ್ಜು ಶಿಹ 
ಪುಡುಗರುಗಳಂ ಅಚ್ಚಿಗಳಿನೀಕ್ಷಿಸುತ್ತಂ (ಮಹಾವ. 8-೭); ಇಂದಿನದು ತುಸು 
ಪಾಡು ನಾಳೆ ಹಣ್ಣಾದಾಗ ಬಂದೀತು ಹಾಡು (6ರಳು. ೩೩೨-೧೮). 
ಪಾಟು, ; ೧. ಉಂಟು ನೀನುಲಿವಾಕು ಯಮ ಕೈಭಂಟಿಕೆಯ ನೀನರಿಯೆ 
ಪೂರ್ವನು ಜಂಟಿಸಿದರನುಭವಗಳಲ್ಲದೆ ಬಿದ್ದ 'ಪಾಟುಗಳಾ ತುಂಟ ಬಲ್ಲನೆ 
(ಕಾಮಾ, ೪೯೩-೪೭). ' ಪಾಟುಗೆಡು ' ಪರಾ. ೨. « ಪರಿಪಾಟ್ಮು' 
ಪರಾ. ೫. ವಾಗ್ಪ ,ಹ್ಮಿಗಳಿಲ್ಲರು ಪಡುವ ಪಾಟ ನೋಡಿ ನಮ್ಮ ಭಕ್ತರು. . 
ಅನಿಷ್ಟದ ಪರಿಹರಿಸಿದರು _ (ನಶಶಾ. 11. 3೬೩-೪): ಪಡದ ಪಾಟುಗಳಿಂದ 
ಪಡೆವುದವನ ಕೈವಿಡಿದ ಪೂಚೆಂಡ ವೆರ್ಮೆಯೊಳ್‌ ಮಂಡಿಗೆ ಕಣ್ಮಳಿಗೊಪ್ತಿ 
ಮೂಂಡಾಡಿ ಮನೆಗುಯ್ತುೂ ಪೊಡಮಟ್ಟು ನಲಿದು ಪೂಜಿಪುದು (೩60: 
೬-೦೫೭). ೧೧. (ಸಮುದ್ರದಲ್ಲಿ) ತೆರೆಗಳ ಇಳಿತ: (6). ಹಾಡ್ಕು : 
ವಿ. ಒಣಹೆಮ್ಮೆಗೆ ಹೋದರೆ ಈ ಹಂಡು ಆಗುವುದು (ಮುಂಬಯಿ, ೨-೦೪). 
೫. ಆರ್ಯಾವರ್ತದ ಜನರಿಗಾದ ಹಾಡೇ ನಮಗೂ ಉಂಟಾಗುವುದರಲ್ಲಿ 
ಸಂದೇಹವಿಲ್ಲ (ಕನಿಂಹಾ, ೨೩), 

ಪಾಡ ಚಾಕರಿ- ಕಷ್ಟದ ಕೆಲಸ; ಆ ಪಾಟಿ ಪಾಡ ಚಾಕರಿ ಅವನಂಥ ಭೋಳೆ 
ಯಲ್ಲದೆ ಇನ್ನಾರು ವರಾಡಬೆ:ಕ೨ ? (ಹೂಸಕ್ಷಿ. 3೯). ಪಾಡಾಗಿ - ಚೆನ್ನಾಗಿ: 
ಸರಿಯಾಗಿ : ಎರಡುದಿನದಿಂದ ಮಯ್ಯ್ಮಾಗೆ ಯಾಕೋ ಪಾಡಾಗಿಲ್ಲ 
(ಕೆಳುವು. ೧೯) : ಈ ಗಿಳಿ ವಾಡಾಗಿ ನೋಡಿಕೋರಿ (ಕರಶಹಾ. 6). ಪಾಡಾಗು, 


` ಹಾಡಾಗು ಎ ೧. ಚೆನಾ ಗು; ಸರಿಯಾಗು : ಇನ್ನೂ ಎಂಟು ದಿನ ಬಿಟ್ಟು 


ಮನೆಗೆ ಬಂದಿದ್ದರೆ ಪಾಡಾಗುತ್ತಿತ್ತು (ಸುನಸಂ. ೩೮)- ೨. ಹಣ್ಣಿನ 
ಹದಕ್ಕೆ ಬರು ; ದೋರೆಯಾಗು : ಕಾಯಿಗಳು ಪಾಡಾಗಿ ಬೀಳಹತ್ತಿದ 
ಬಳಿಕ ಅವುಗಳನ್ನು ಇಳಿಸಿ ಎಂಟು ಹತ್ತು ದಿನ ಬತ್ತಿಗೆ ಹಾಕುತ್ತಾರೆ 
(ಮುಂಬಯಿ. ೨-೬); ಅರಳಿದ ಕೆಲವು ಹೂಗಳೂ ವಾಡಾದ ಕಾಯಿಗಳೂ 
ಕೆಳಗೆ ಬಿದ್ದಿದ್ದವು (ಕಸಿಂಹಾ, ೬೬)- ೩. ಅವಕಾಶವಾಗು ; ಇಂಬಾಗು : 
ಗಾಡಿಗೆ ಪಾಡಾದ ಪಸದನಕ್ಕಂ ತೇಜಕ್ಕೋಜಾದ ಕಾಂತಿಗಂ ಬೆಡಂಗಿಂಗೆ 
ಪಾಂಗಾದ ದೇಸಿಗಂ ಮಾಸರಿಕಿಗೆಕ್ಕಲಾವಣಮಾದ ಸಔೌಷ್ಠವಕ್ಕಂ . . . 
ಸೌಂದರ್ಯಕ್ಕೆ ನೆಲೆಯಾದಂದಕ್ಕಂ ಬೆಕ್ಕ ಸಂಬಟ್ಟು (ಕಾಂತಿಫು. ೩-೫೩ ನ); 
ಗುರು ನದೀಸುತರಿದ್ದರೀ ಪರಿ ಪರಿಭವಕಿ ಪಾಡಹುದೆ (ಕುಪ್ಮಾಅ. ೨೦-೪). 
೪. ಸ್ಥಿತಿಯಾಗು ; ಅವಸ್ಥೆಗೆ ಬರು: ತಾವು... ಸಂಶಯಪಟ್ಟಿದ್ದ 
ರಿಂದ ನನ್ನದು ಈ ಹಾಡಾಯಿತು (ಸ್ಮಾಳಿಮಾ. ೪); ಬತಾರ್ಕೊಂವಿನ ಸಾಲೆಯ 
ದಿನಗಳಲ್ಲೂ ಇದೇ ಹಾಡಾಯಿತು (ರಕ್ಕಿತ. ೩). ಪಾಡಿಗೆ ಬರು ಎ ಹಣ್ಣಾ 
ಗುವ ಸ್ಥಿ ತಿಯನ್ನು ಮುಟ್ಟು : ಆ ಕಾಯಿಗಳು ಪಾಡಿಗೆ ಬಂದು ಕೆಲ 
ಕೆಲವು ಹಣ್ಣು ವರಿದು ಸೊಂಪಾಗಿ ತೋರುತ್ತಿದ್ದವು (ಮಂಲಿಯಿ. ೩-೩೭). 
ಪಾಡುಮಾಡು ಸರಿಗೊಳಿಸಂ ; ತಿದ್ದು ; ಶೀಡು: ಜೋಡುಸವಗ 
ಠೌಳಿ ಕತ್ತಿ ಖಂಡೆಯ ಲೌಡಿ ಖೇಡೆಯ ಚೂಡಾಯತಗಳ ಪಾಡು ವೂಡುವ 
ಸಂಭ್ರಮವಂದೆರಡುಂ ಬೀಡಿನೊಳಗೆ ಮಸಗಿದುದು (ಕುಕಾಸಾಂ. ೦೪-೭೭); 
ತಿಳಿದು ತಿಳಿದು ಮೇಲೆ ಮೇಲೆ ನೋಡಲು ಕಾಣಲಳವಲ್ಲದಿರ್ಪ ನಡುವನು 


ಪಾಡುಂಗಾಲ 


ಇಳಿವ ನೆಟ್‌ಿಯ ವಾಡು ಮಾಡುವ ನೆವದಿಂದ ಪೊಳೆಯಿಸಿ ಶೋಟಾಸು 


ಶಿಹರು (ಕುರಾಸಾಂ. ೨೩-೭೦). 
[ -ಪಡ್ಕು,/ತಮಿ. ಮಲ, ತೆಲು. ಪಾಟು ; ತುಳು, ಪಾಡು] 


ಪಾಡುಂಗಾಅ. ಪಾಡುಕೂಅ, ಪಾಡುಗಾರ, ಪಾಡುಗಾಅ, ಹಾಡುಕಾರ, 


ಹಾಡುಕಾಟ, ಹಾಡುಗಾರ (ನಾ). ೧. ಹಾಡುವವನು ; ಗಾಯಕ ;| 8 
ಸಂಗೀತಗಾರ; ಪಾಡುಂಗಾಅಂ, ಜೂದುಂಗಾಆಂ (ರಾಶಾಳೂ. ೦೮೬ರಾ) ; 
ಪೂಡುಂಗಾಅಂ, ಅಲಸುಂಗಂಅ೦ (ಕಮರ. ೨೦೦ ಪ್ರಯೋ) : ಕರಣಿಕ 
ರೊಳ್ಳಾಡುಂಗಾಆರ ಗಣಿಕೆಯರೆಸೆವ ವಮಾಲೆಗಾಟರ ಆಲಯ 
ಗಳೆಸೆಗುಂ ಪುರದೊಳ್‌ (0ತ್ಸುಕ್ಳ. ೫-೭-೩೦), ಪಾಡುಕಾಅ : ೨. ಸ್ತುತಿ 
ಪಾಠಕ ; ಹೊಗಳುವವನು ; ವಂದಿ: ಸೊಗಸ ಹುಟ್ಟಿಸಿ 
ಸುಲಿವ ರಸವಾದಿಗಳನಿವರ ವಿಡಾಯಿಗಳ ನಂಬುಗೆಯ ಕೇವಣ ಪಾಡು 
ಕಾಜರ ಕರ್ಣ ನೋಡು (ಕುವ್ಮಾರ್ರೋ- ೦೬-೨೩). ಪಾಡುಗಾರ : ೧. 
ಪಟುಜುಡುಗಾರ ತುಟಿ ಮುಚ್ಚಿದನು (ಸನೀಗೀ- ೭೩-೩). ಪಾಡುಗಾಅ: 
೧. ಮೃಡನರೆಮೆಯ್ಕನಂಬಿಕೆಗೀಯೆ ತನಗಿಪ್ಟೆಡೆಗುಣದೆ ಎಡಗಿವಿಯ 
ತೊಡವಿನೆಕ್ಕಲಗಾಣನಿಳೆಗಿಳಿದದೋ ಯೆಂಬ ಪಡಿಯಾದನು ಪಾಡುಗಾಅ 
(ಶ್ರೀಶಾ€. ೩-08). ಹಾಡುಕಾರ: ೧. "" ಗಾಯಕ. ಹಾಡುಕಾರ '' 
(ಗಂಗಾನು. ೧೦೪). ಹಾಡುಕಾಜ : ೧. ಛಪ್ಪನದೇಶದ ಹಾಡುಕಾಅಜ”ೊಡೆ 
(3ಎ. ೦೯೪೪, ಸೊಂಡೂರು. ೭೬-೨೦, 146). ಹಾಡುಗಾರ: ೧. 
ಹಾಡು, ಹಾಡಿಕೆ ಮತ್ತು ಹಾಡುಗಾರ ಇದೊಂದು ಶ್ರಿವೇಣೀಸಂಗಮವು 
(mo. ಇಲ) - [ ಪಾಡ್ಮು+ -ಕಾಅ] 
ಹಾಡುಂಗಾಟ್‌ಕೆ, ಪಾಡುಗಾಜ್‌ಕೆ, ಹಾಡುಗಾರಿಕೆ (ನಾ). ಹಾಡುವಿಕೆ ; 
ಗಾಯನ ; ಗಾನ : ನೀಂ ಫಾಡುಂಗಾಟ್‌ಕೆಯೊಳ್‌ ಬಲ್ಲಿದನೆನಿಪ ಜಸಮಂ 
ಕೇಳ್ಮಿಳ್ಲಿಗೆಯ್ತುಂದೆಂ (ಅರ್ಕುತ, ೦೭0. ಪಾಡುಗಾಲುಕೆ : ಪಾಡುವ 
ಪ್ರಾತಃಕಾಲದ ರಾಗವ ಪಾಡುಗಾಜಾ್‌ೌಕೆಯೊಳಾಲಿಸುತ (ಕರಕ. ೨೩-೪) - 
ಹಾಡುಗಾರಿಕೆ: `` ಗೀತಂ, ಗಾನಂ- ೨ ಹಾಡುಗಾರಿಕೆ ಹೆಸರುಗಳು ” 
(೩ರ್ಮಾಂಶಿ. 80; ಅವರ ಹಾಡುಗಾರಿಕೆ ಯಾವುದೇ ಪ್ರಯಾಸವನ್ನು 
ಕಂಣದಂತಿತತ್ತಿ (ಸಂಗೀತ. ೩೪). [ ಪಾಡುಂಗೂಅ - ಇಕೆ] 


ಖಾಡುಕಾಯಿ « ಪಾಡುಗಾಯಿ ' ನೋ. 
ಪಾಡುಕಾಅ « ಪಾಡುಂಗಂಜಿ ' ನೋ. 


ಪಾಡುಕುಳಿ (ನಾ). ಹಾಡುವುದೇ ಗೀಳಾಗಿರುವವನು ; ಹಾಡುವುದರಲ್ಲಿ 
ಆಸಕ್ತಿಯುಳ್ಳವನು : ಪಂಡುಕುಳಿ, ಮುಚಿುಕುಳಿ (ಕನುರ. ೨೦೩ ಶ್ರಯೋ). 
( ಪಾಡು, + ಕುಳ್ಳಿ) 

ಪೂಡುಗ, ಹಾಡುಗ (ನಾ). ೧. ಇ ಪಾಡುಂಗಾಣಿ ೧: ಪುಡುಗಂ, 
ಜೂದುಗಂ (ಕರ್ಮಾಶು. ೩೮೪ ಸ್ರ್ರಯೋ). ಹಾಡುಗ? ೧. *“ಗಾಯಕಃ, 
ಗಾಯಿತಾ_-ಈ ೨ ಹಾಡುಗಂ” (ಕಳ್ಳ. ೬). ವಿ.ಎ ಪಾಡುಂಗಾಜ ೨: 
ದಿವಿಜರ ರಾಯ . . . ಶಿವಾದಿಗಳ ಸುಹಸಕೆ ಮೂವಡಿಯ ರಾಯಭಟರಿದೆ 
ನೇವಿಸಾ ಸುರರಾಯನೊರಿನ ಹಾಡುಗರ ಹುಲುನಾಯುಕರಿಗಿನಿತೇಕೆ ಖತಿ 
ಬೆಸಸೆಂದನಾ ಕರ್ಣ (ಕುಖ್ಯಾ: ೦೯-೨). [ ಪಾಡ್ಕು----ಗ್ಯ) 

ಪಾಡುಗಬ್ಬ, ಹಾಡುಗಬ್ಬ (ನಾ). [ಕಾವೃವಿಕಾ) ಹಾಡುವುದಕ್ಕೆ ಅನು 
ಕೂಲವಾದ ಕಾವ್ಯ ; p ದೇಶೀಯಛಂದಸ್ಸಿನ ಷಟ್ಟದಿ, ಸಾಂಗತ್ಯ 
ಮತ್ತು ತ್ರಿಪದಿಗಳಲ್ಲಿ ರಚಿತವಾದ ಕಾವ್ಯ : ಪಾಡುಗಳಿಂದಂ ತಟೌಸಲೆ 
ಮಾಡಿದುದಂ ಪಂಡುಗಬ್ಬಮೆಂದು ಬುಧರ" ಕೊಂಡಾಡುವರ್‌ (ಕಾರ್ಮಾಂ. 
೪೩9); ನಾಡೊಳಗುಳ್ಳ ಜಾಣರು ಜಾಣೆಯರೊಡನಾಡುವ ಸವಿವಾಶುಗಳ 
ವಾಡುಗಬ್ಬವ ಪರುಠವಎಿಸಿದ ಬಗೆಯ ನೀ ನೋಡು ಮಾನಿನಿ ಮುಂದೆ 
ಮುಂದೆ (ಕೋಷಕ. ೦-೩೫). ಹಾಡುಗಬ್ಬ : ಕಬ್ಬಿಗರೋದುಗಬ್ಬವ ಹಾಡು] 48 
ಗಬ್ಬವ ಕಬ್ಬದೊಳೊರೆವರವೆರಡು ಕಬ್ಬಿನಂತಿರಬೌಕು ಬಿದಿರಂತೆ ರಚಿಸಲ್ಕೇಕಬ್ಬೆ 


40 


೫ರ್ಳ೯೩ 


ಪಾಡುಪಂತ 


(ಕರಕ. ೧-೬) ; ನಿಬ್ಬಣಕೆ ಹೊರಟಂತೆ ಹಂಡುಗಬ್ಬಗಳ ಕೊಲ್ಲಾರಿಬಂಡಿ 
(ಕಂತು. ೩೩-೮). ([ ವಾಡು -- ಕಬ್ಬ ] 

ಪಾಡುಗವಿತೆ (ನಾ). - ಪಾಡುಗಬ್ಬ : ಅಟಕುಳಕ್ಷಳ ಲತ್ವರೇಫೋಜ್ವಳ 
ಆಕಾರ ಪ್ರಾಸಚೀದಂಗಳ ಸ್ವರವ್ಮಂಜನ ವಿಭಕ್ತಿ ಸಮಾಸ ಶಿಣಲಗಳಾ ಪಳಿಯ 
ನೇನುಂ ಪಾಡುಗವಿತೆಗಳೊಳು ವಿಚಾರಿಸ ಸಲ್ಲ (ಸಾಳ್ಮರಾ. ೧-೪೫). 

[ ಪಾಡ್ಕು ಕವಿತೆ ] 

ಪಾಡುಗಾ (ಕ್ರಿ). (ಪರಸ್ಪರರ) ಕ್ಷೇಮವನ್ನು ಉಳಿಸು, ರಕ್ಷಿಸು ; 
ಇಂತು ಪಂಡುಗುದೊಡನೊಡನಿರ್ವರುಂ ಮೆಟ್‌ ಯಲೆಂದೆ ಶರಾಸಣೆ 
ಎದೆಯಿಂ ಪಡಲ್ವಡಿಸಿದರೆತ್ತವಿಂತ್ತಮಿದಿರೊಳ್‌ ಮಲೆದೊಡ್ಡಿದ ಚಾತು 
ರಂಗಮಂ (ಶಂಶಥಾ- ೧೧-೧೮). [ಪಾಡ್ಕು 4-ಕ್ಕಾ,] 

ಪಾಡುಗಾಯಿ, ಪಾಡುಕಾಯಿ, ಹಾಡುಗಾಯಿ (ನಾ). ಹುಳಿಯನ್ನು 
ಕಳೆದುಕೊಂಡು ಹಣ್ಣಿನ ಅವಸ್ಥೆಗೆ ತಿರುಗುತ್ತಿರುವ ಕಾಯಿ; 
ದೋರೆಗಾಯಿ : ನಾಲ್ಕುರು ಪಾಡುಗುಯಿಗಳೆ ಗೊಂಚಲು ತುದಿಯಲ್ಲಿ 
ಬಂಗಿ ನಿಂತು. . . ಎದುರಿಗೇ ಇರಬೇಕೆ ? (ರೇಕಕ್ಕೆ. ೦೩). ಪಾಡುಕಾಯಿ: 
ತಚ್ಚೂತಶಾಖಾಗ್ರದೊಳ* ಜೊಂಪದಿಂ ತೂಗುಶಿಹ ಪಾಡುಕಾಯಿಗಳಿರಲ* 
ಕಂಡು (ಠುಕಾಂ. 8-8). ಹಾಡುಗುಯಿ : ಹುಣಿಸೆ ಇನ್ನೂ ಹಾಡುಗುಯು 
(ಕೂ). [ ಪಾಡ್ಮು4 ಕಾಯ್ಕಿ (ಲಾಯ್‌) ] 

ಪಾಡುಗಾರ "ಪೂಡುಂಗಾಜಿ' ನೋ. 

ಪಾಡುಗಾಅ ಪಾಡುಂಗಾಲಿ' ನೋ. 

ಪಾಡುಗಾಟ್‌ಕೆ "ಪಾಡುಂಗಾಟ್‌ಕೆ' ನೋ. 

ಪಾಡುಗೆಡಿಸು (ಕ್ರಿ). ನೆಲೆಗೆಡುವಂತೆ ಮಾಡು ; ದಂಸ್ಥಿ ತಿಗೆ ಒಳಪಡಿಸು: 


ವನಜಾದ್ಯ್ಧರ ವಪಾಡುಗೆಡಿಸಿದನಸ್ತಸಾರೆದಲ (ಕರಣ. ೬೨೬೫-೩೩); 
ಮೋಡಿಯ ಹರಿಗೆಯ ಭಟರು ನೇಜೆಯಗಳ ನೀಡುತಿರುವ ಮುಲ್ಲುಕರ 
ವಾಡುಗೆಡಿಸಿ ಹೊಯ್ದೂಆತಯುಟ್ಟಿ ಶೆ ದೆಸೆದೆಸೆಗೋಡಿಸಿದುದನೇವೇಳೆ ಕ 


(ಕಂಠಿ. ೦೫-೪೧). (ವಾಡು ಕೆಡಿಸು, ] 

ಪಾಡುಗೆಯ್‌, ಪಾಡುಗೈ (ಕ್ರಿ). ಸಂವರಿಸಂ; ಹದಗೊಳಿಸು ; ಸಿದ್ಧ 
ಪಡಿಸು : ಒಯ್ಯನೆ ಗದೆಯನಣಂ ಪಾಡುಗೆಯ್ದಿರ್ದು ಭೋರೆಂದೆಐಪು 
ಗ್ರುರಾಶಿಯೂರುದ ಶೈ ಯವಮನಿಡೆ ಎ ಕೆಡೆದನಿಳಾಭಾಗದೆ೧ಳ್‌ ಧೂರ್ತ 
ರಾಷ್ಟ್ರಂ (ಕಕ: ೦೩೯೬): ಪಾಡುಗೈ : ನಾವೀ ನಿಜಾಯಂಧಗೂಡಿ 

. ಸಂಗರೆವ ಪಾಡುಗೈವುದೆ ಪಂಥ (ಕರಂ. ೩-೯-೧). 
[ ಐಂಡ್ಕು 4 ಕೆಯ್ಮ್‌ ] 

ಪಾಡುಗೈ "ಪಾಡುಗೆಯ್‌' ನೋ. 

ಪಾಡುಗೊಳ್‌ (ಕ್ರಿ) - ಲೆಕ್ಕಿ ಸಂ; ಗಮನಿಸಂ; ಎಣಿಶು : ಕರಿಗಳ ಲಾಡು 
ಗೊಳ್ಳೆದ ಬಳದಿನಾಗಲು ನೋಡಿ ತಕ್ಷಣ ತನ್ನ ಮಗಳನು ಭೀಮಸೇನಂಗೆ 
ವರವಿವಾಹವ ಮಾಡಿ ನುಡಿದನು (ಸಂಭತ. ೦೭-೨೪), [ ಪೂಡ್ಮು 4 ಕೊಳ್‌ ) 

ಪಾಡುದಷ್ಪು (ಕ್ರಿ). ನೆಲೆಗೆಡು; ಹದಗೆಡು; ಕೆಟ್ಟು ಹೋಗು: ಗೋಡೆ 
ಗಟ್ಕಾಗಿ ಬಳಸಿಕೊಂಡ ವಿ:ರರ ನೋಡಿ ನಾಗೇಂದ್ರ ಮೈಬೆದಆ* ಪಂಡು 
ದಪ್ಪಿತು ತನ್ನ ಕಾರ್ಯವೆಂದವರ ಬಿಟ್ಟೋಡಿದನಿರದೆ. ತನ್ನೊರ್ಗೆ 
(ಭರತ. ೫೬-೪೪). [ ಪಾಡ್ಮು + ತಪ್ಪು) 

ಪಾಡುಪಂತ, ಪಾಡುಪಂಥ (ನಾ). ಹೆಸರಾಂತ ಶಪಥ; ಜನಜನಿತವಾದ 
ಪೆ ತಿಜ್ಞೆ ು: ಈ ಪಾಡುಪಂತದ ಮಾತನಾಡುವ ಶರೆಚಾವೂಗಮಜ್ಞ 
ನೀನಹುದು (ತೋಹಕ: ೧೨-೫೮); ಎಂತಾನುಮಾ ಪಾಡುಪಂತಮಂ 
ಮಗುಟ್ಸವೇಟಂ (8ಳರಂ, ೧೨-೮): ಪಾಡುಪಂಥ : ಕುಂದು ಹೆಚ್ಚಿನ 
ಪಾಡುಪಂಥದ ಕಂದುಕಸರಿನ ಕಲಿಮನದ ಕಡುಹಿಂದ ಕಯ್ದುಡುಕಿದರು 
ಕಲಿಗಳಾಜಿಯಲಿ (ಕೊರರಾ. 9.೩.೬): ಬಡವ ಬಲ್ಲಿದರ ಕೂಡ 
ಪಾಡುಪಂಥದ ಮಾತು ತರವೆ (ತಣ. ೦-೪೪). [ಐಾಡ್ಮು -- ಪಂತ್ಕ] 


ಪಾಡುಪಂಥ ೫ರ್ಳ೪ ಪಾಣಿಗ್ರಹಣ 


ಪಾಡುಪಂಥ "ಪಾಡುಪಂತ' ನೋ. (8ಗುವಿ. ಇ). ಪಾರ್ದನ ; ಕಳ್ಳು ಕುಡಿದು ಮಧ್ಯರಾತ್ರಿ ಕಳೆದ 

ಪಾಡುಪಡಿಸು "ಪಾಡುವಡಿಸು' ನೋ. ಮೇಲೆ ಪಾರ್ದನ ಹೇಳುತ್ತಾ ಎಲ್ಲರನ್ನು ನಿದ್ರೆಯಿಂದೆಬ್ಬಿಸುತ್ತಾ ಮನೆ 

ಪಾಡುಪಡು, ಪಾಟುಪಡು, ಪಾಟುಬಡು (ಕ್ರಿ). ಕಷ್ಟಪಡು; ಸೇರುವುದು ಆತನ ನಿತ್ಯದ ವಿಧಿಯೇ ಆಗಿತತ್ತಿ (ಶರಾನ, ೪೨)- 
ತೊಂದರೆಯನ್ನು ಅನುಭವಿಸು : ಕಾಡಿನಲ್ಲಿದ್ದುಕೊಂಡು ಪಾಡು [ “ತುಳು. ಪಾಡ್ಮನ. ಪಾಡ್ಜನೊ, ಪಾರ್ದನ] 


ಪಟ್ಟು ತಪಸ್ಸು. ಮಾಡುವುದು ಆತ್ಮಜ್ಞಾನಕ್ಕಾಗಿ (68ರ. ಎ೭೧):| 5 |ಪಾಡ್ದನೆ "ಪಾಡ್ಹನ' ನೋ. 
ಅದಕ್ಕೋಸ್ಕರವೇ ಅಲ್ಲವೇ ನಾನೂ ನಿನ್ನ ತಂದೆಯೂ ಇಷ್ಟೊಂದು ಪಾಡು ಪಾಡ್ಕ "ಪಾಡಿವ' ನೋ. 
ಪಡುತ್ತಿರುವುದು (ಮಶಾಗ. ೯೭) ;: ಹೀನಾಯವಾದ ನರಜನ್ಮಕ್ಕೆ, |ಪಾಡ್ಕಮಿ (ನಾ). ಚಾಂದ್ರಮಾನಪಕ್ಷದ ಮೊದಲನೆಯ ತಿಥಿ ; ಪಾಡ್ಕ; 


ಹೇಗೆ ತಾನೆ ಹೋಗಿ ಪಾಡುಪಡೆಲಿ (ಕುಮಾಸಾಂ - ೩೪). ಪಾಟುಪಡು : ಪ್ರತಿಪದೆ : ಬಲಿಪಾಡ್ಯವಿ' ಪರಾ. p ಪಂಚವಿಂ, ಸಪ್ತವಿಂ, 
ಪಾಟುಪಡದಲೆ ಜಗದಿ ಜೀವರ ' ಘೋಟಕಾಸ್ಕನು ಸೃಜಿಸಿ ಯೋಗ್ಯತೆ ಅಷ್ಟವಿಂ, ನವವಿಂ, ದಶವಿ ಇತಾ ದಿ ಶಬ್ದರೂಪಗಳ ಹೋಲಿಕೆಯಂ 
ದಾಟಗೊಡದಲೆ ಸಲಹುತಿಪ್ಪನು. ಸರ್ವಕಾಲದಲಿ (8ಗರಾ. ೧೯೭). | 19 ಮೋಲೆ «ಪಾಡ್ಯ ಶಬ್ದಕ್ಕೆ ಮಿ' ಎನ್ನ್ನವುದಂ ಸೇರಿ ಇದಂ ರೂಪಿತ 
ಪಾಟುಬಡು: ಒಲ್ಲೆನೊ ಇಹದಲ್ಲಿ ಬಂದು ಎಲ್ಲ ಪಾಟುಬಡುವದು ವಾಗಿರಬಹಂದು. [ ಪಾಡ್ಕ./ತೆಲು. ಪಾಡ್ಮಮಿ] 
(ರೋಶ್ಸದೀ- ೫೧-೬) - [ ಪಾಡ್ಕು -. ಪಡ್ಮು ] ಪಾಡ್ಕಾಹ್ನೆ (ನಾ). (ಕರಾ) ಪಾಡ್ಯದ ದಿನ ಮೆದಂವಣಿಗರಿಗೆ ಏರ್ಪಡಿ 
ಪಾಡುಬೀಟು್‌ (ಕ್ರಿ). ಕಷ್ಟ ಪಡಂ : ಪಾಡುಬಿದ್ದುಟುವಾರಂಬದ ಧಾನ್ಯ ಸುವ ಉತ್ಸವ ; ಐತಾಳರು ತವ್ಮು ಮನೆಯ 'ವಾಡ್ಕಾಹ್ನ' ಕೈ 
ಶತ್ರುಜಯ ಪುತ್ರೋತ್ಸತ್ತಿ . . . ಬೇಹಾರಮಿಂತೆಲ್ಲ ಮುಂ ಪಲಕಷ್ಟಂ ಅವರೆನ್ನು ಬರಹೇಳಿದ ಬಳಿಕ, ಉಪಾಯವಿಲ್ಲದೆ ಮರಳಿದರು 
ಕಡೆಗೊಳ್ಳಿತ್ತೈ (ಸೋರೀಕ. ೯೬). [ ಪಾಡ್ಯು -- ಬೀಟ] ೩5) (ಮುರಠು. ೨೬6)- [ಪಾಡ್ಕ ( ಎಪಾಡಿವ) ೬ ಅಹ್ನ] 
ಜಾಡುಮೈಮೆ (ನಾ). ಹಾಡಿನ ಮಹಿಮೆ ; ಹಾಡುಗಾರಿಕೆಯ| |ಪಾಣ (ನಾ). ೧. -ನರ್ತನ ವಂತ್ತೂ ಗಾಯನಗಳನ್ನು ವೃತ್ತಿಯಾಗಿ 
ಮೆಹಿಮೆ : ಸಾಜಂ ಸಡ್ಜೆಯಿಂ ಪಾಡೆ ಪಾಡುಮೈಮೆಗೆ ಪಾಸಟಿ ಉಳ್ಳವನಂ ; ನಟ : ಇವರು ಹಿರಿಯರುಗಳೇ ಯಾಗ ನಟ್ಟುವಿಗ 
ಯಿಲ್ಲಂ (6ರ್ಕುತ. ೨೨-೦೧)- [ಪಾಡ್ಮೂ 4 ಮೈಮೆ ( ಎಮೆಯ್ಕೆ) ] ಪಾಣರು (0%. ೬೧೩): ಗಾಣರ ಪಾಣರ ವೈತಾಳಿಕರ ವಂದಿ ಮಾಗಧರ 
ಪಾಡುವಡಿಸು. ಪಾಟಂಬಡಿಸು, ಪಾಡಂಪಡಿಸಂ (ಕ್ರಿ). ತೊಂದರೆ ಸಂದಣಿಯೊಳ್‌ ಸಂದಣಿಸಿ (ಮಹಾತೇ. ೦೨-೯ ಎ); ನಟ್ಟುವ ಪಾಣ 
ಗೊಳಗಂಮಾಡಂ ; ಕಷ್ಟಪಡಿಸಂ ; ಪೀಡಿಸು : ಪಾಡುವಡಿಪರೆಂದು| 39] ಗಣೆಯಾಟ ಮಿಣಿಯಾಟ . . . ಮೊದಲಾದ ಅಜುವತ್ನುಲ್ಕು ವಿದ್ಯೆಗಳ 
ಪರಿಹರಿಸದೆ ಚುನ್ನವಾಡದೆ ಮನೆವಾಳ್ತೆಯನು ವಾಡುವುದವರ ಸಾಧಿಸಿದ ಡೊಂಬನೇನು ಕಿಟ್‌ಯನೇ (ಗಣಳಾ. ೧೨೦-೨). ೨. ಕುಣಿದು 
ಸಮ್ಮತದಿಂದ (8೦೦. ೪-೦). ಪಾಟುಬಡಿಸು: ಪಾಟುಬಡಿಸದಿರು ಪೂಜೆ ಸಲ್ಲಿಸಂವ ಪೂಜಾರಿ: ನಮ್ಮ ಊರಿನ ದೈವಾರಾಧನೆಗಳಲ್ಲಿ 
ಸಿರಿಲಕುಎಂನೆಲ್ಲ (ಂದಾಕ್ಕ. ೮೬-೪): ನೀಟಾದ ಭೋಜನವ "ಪೂಣರು ” ದೆವ್ವದ ವೇಷ ತೊಟ್ಟು, ಕೋಲವೆಂಬ ಉತ್ಸವಗಳಲ್ಲಿ 
ಬಯಸುವೆನು ಯಮರಾಯ ಪಾಟುಬಡಿಸುವ ಭಂಗ ಕೇಳಿ ಎಚ್ಚರಿಯದಲೆ ಕುಣಿಯುತ್ತಾರೆ (ಹುಕುಂ. ೨೬). ೩. (ಕರಾ) ಓಲೆಗರಿಯಿಂಂದ ಕೊಡೆ 
(ಕಾಳ, ೧೦೪-೧): ಪಾಡುಪಡಿಸು: ನಾವು ದೇವತೆಗಳ ಪಾಡು|?5| ತಯಾರಿಸಂವವನು. [ದೇ.॥ ತಮಿ. ಮಲ, ಪೂಣ)] 
ಪಡಿಸಿದೆವ (49ಗಂ0. ೦೧೧-೦೦: ಒಂದು ವೇಳೆ ಮಕ್ಕಳಾದರೂ |ಪಾಣವಿಕ (ನಾ). ಪಣವವೆಂಬ ವಾದ್ಯವನ್ನು ಬಾರಿಸುವವನಂ : 
ಈಗ ನೀನು ನನ್ನನ್ನು ಪಾಡುಪಡಿಸುವಂತೆ ಅವರೂ ನಿನ್ನನ್ನು ಪಾಡು ವೈಣಿಕ ಪಾಣವಿಕ ವುಂಶಿಕ ಮಾರ್ದಂಗಿಕ ಗಾಯಕ ನರ್ತಕಾದಿ ಕುತಪಪ್ರತತಿ 
ಪಡಿಸಲಿ (೪0೪. 49). ([ಪಾಡ್ಕು + ಪಡ್ಡು 4 ಇಇಸ್ಮು) ಯುಮಂ , . , ಸಮಕಟ್ಟೆ (ಕಂಡ್ರಪು. ೬-೮೩ ಮಿ. [ಸಂ.] 


ಪಾಡುವೇಳು (ಕ್ರಿ). - ಕ್ರಮವನ್ನು ತಿಳಿಸಂ ; ವಿಧಾನವನ್ನು ಹೇಳಿ |ಪಾಣಿ, 'ಪಾಣೀಯ' ನೋ. 
ಕೊಡಂ : : ಆಡೆನು ಚೆಂಡಾಟವ ಚೆಂಡುಟವನಾಡುವ ನೃಪತನಯರಿಗೆ|8901ಪಾಣ್ಯಿ (ನಾ). ೧. ಕೈ ; ಹಸ್ತ: "ಪಾಣಿ ಹಸ್ತಂ ಪಂಚಶಾಖೆ 


ಪಾಡುವೇಳುತ ನಿಂದಿಹೆನು (ಕುರಾಸಾಂ. ೩೦-೪೦). ಕರಮೆನಲು ಕೆ," (ನುಂಗ. ೯೩-೮) ; ನೇತ್ರ ನಂಸಕ ಪಾದ ಪಾಣಿ 
(ಪಾಡ್ಕು 4+ ಪೇಳು ( ಇವೇಟುೆ) ) ಶ್ರೋತ್ರಬೆಂಬಿವು ತಮ್ಮೊಳೊಂದೇ ಸೂತ್ರದಲಿ ಸಂಸ್ಕೃಷ್ಪವಾಗಿ ಸಮಾನ 
ಖಾಡೆ (ನಾ). ದೋಣಿ ; ನಾವೆ : ಸಂಸಾರಾಂಬುಧಿಯುಲ್ಲಿ ಶರೀರವೆಂಬೊ ಬುದ್ಧಿಯಲಿ ಗಾತ್ರವಿಡಿದಿಹವೋಲು (ಕುವ್ಯಾಉ. ೪೭) ; ಪಾಣಿ ಚಿಗುರಿನ 
ಪಾಡೆಯಲ್ಲಿ ಕಂಸಾರಿ ವ್ಯವಹಾರಿ ಕಡುಲೋಭಿ ಜೀವಶೆಟ್ಟಿ ಕುಲವೆಂಬೊ ಹುಗೆ ವಾಣಿ ಜೇನಿನ ಹಾಗೆ ಮನವೇಕೆ ಕಲ್ಲಿನ ಹಂಗೆ (ಇಂಕಾಶ. ೮೩-೨೨). 
ಕಳ್ಳಪಾಡೆ ಕಲಹಂಸಾವುಂಡಿರುವ ಊೃ್ರರವೆಂಬೊ ಕಳ್ಳಬಂಟ ಕಿಡಿಗೇಡಿ| ₹8 ೨. ಬೆರಳನ್ನು ಚಾಚಿದ ಅಂಗೈ : “ ನೀಡಿದ ಬೆರಳ ತಳೆಂ ಪಾಣಿ 
ನೋಡುತಿಹ ಬಾರೆಯ ಈಗ (60ರ. 4-08-0). ' ಪಾಂಡ್ಮಿ' ಪರಾ. ಯೆಂಬುದು 7” (ಹಾಯು. ೮5-೩೮): *` ಅಂಗುಲಿ ಮಡಿದ ಕಂಡಿತೆಯಾ 
[ ದೇ. ॥ ಮಲ, ಪಾಣಿ: ತೆಲು. ಪುದಿ ] ಪ್ರಸೃತಿಯೆನಿಕ್ಕು ನೀಡಿದ ಬೆರಳ್‌ ಪೂಣಿಯಕ್ಮೂಂ” (ಮಂಗಳಾ. ೯8-೯). 
ಪಾಡ್ದನ, ಪಾಡ್ದನೆ, ಪಾರ್ದನ (ನಾ). (ಕರಾ? ಭೂತಗಳ ಹಾಗೂ [ಸಂ.] 


ತಂಳಂನಾಡಿನ ವೀರರ ಹಳೆಯಂ ಕಥೆಗಳನ್ನ ಹೇಳಂವ ಹಾಡಂ ;| |ಪಾಣ್ಯಿ "ಪಹಣಿ' ನೋ. 
ಭೂತಾರಾಧನೆಯ ಹಾಡು : ತುಳುಭಾಷೆಯ ಕತೆಗಳಲ್ಲಿ ವಾಡ್ತನಗಳು | 0 |ಪಾಣಿಗೆ (ನಾ). ಆನೆಗೆ ತೊಡಿಸಂವ ಒಂದು ಬಗೆಯಂ ಅಲಂಕಾರ (?): 


ಎಂಬೊಂದು ವರ್ಗವಿದೆ; ಅದು ದೈವಗಳ ಪುರಾಣಗಳ ವರ್ಗ ಮಾಣಿಕದ ಮೊಗರಂಬ ಚಿಪ್ಪಿನ ವಾಣಿಗೆಯ ಕಿರಿಹೊರಜೆ ಮುರುಜೆಯ 
(ಸುವರ್ಣ, ೧೨0): ಈ ಪಾಡ್ದನಗಳು ಮಾನವಶಾಸ್ತ್ರದ ಅಭ್ಯಾಸಿಗಳಿಗೆ ನೇಣಿನುರುಸಂಕಲೆಯು ಸೂನಿಗೆ _ ಕೊಂಬಿನಣಚುಗಳ ಡಾಣೆದೊತ್ತಳ 
ಧಾರಾಳವಾಗಿ ವಸ್ತುಗಳನ್ನು ಒದಗಿಸಬಲ್ಲುವು (ಕಾನಗೀ. ೧೬೭). ನೊತ್ತಿನೊತ್ತೂಗೆ ಕಾಣಿಪಗ್ಗರಣೆಗಳ ಚೌದಂತುನೆ ಹೊಕ್ಕುದು ರಕ್ಕಸ ವ್ರಜ 
ಹಾಡ್ದನೆ : ತುಳುನಾಡಿನ ನಿದರ್ಶನವನ್ನು ಹೇಳುವಲ್ಲಿ ಇಲ್ಲಿನ ದೈವಗಳ ಮೆಟ್ಟಿ ಘಟ್ಟಿಸುತ (60093. ೧೪-೧೧). [?] 


ವಾಡ್ಮನೆ ಕೆಲವು ಜನರ ವೃತ್ತಿಯಾಗಿದೆ (95ಗೀ. ೨೦) : ತುಳು 45 ಪಾಣಿಗ್ರಹಣ (ನಾ). ೧. ಕೈಹಿಡಿಯುವುದಂ ; ಮದಂವೆ: “ಉಪ 
ಐಂಡ್ದ್ಡನೆಗಳ ಸೊಲ್ಲನ್ನು ಹಾಡುತ್ತ . . . ಅವರು ನಡೆಯುತ್ತಿದ್ದರು ಯಾಮ, ಪರಿಣಯನಂ, ಪಾಣಿಗ್ರಹಣಂ, ವಿವಾಹಃ. ಉದ್ದಾಹಃ - 


ಪಾಣಿಗ್ರಹಣಂಕೆಯ್‌ 


ಈ ೫ ಮಮವೆ" (ಹರಾಯು, 6೧-೩೪೧); ಅಹಹ ವೈರಿಗೆ ಧರೆಗೆ ಪುಣಿ 


ಗ್ರೈಹಣವಾಯಿತೆ (ಳುನ್ಮಾಳೆ. ೩-೨೭) ; ಧರ್ಮದಾಸನಿಗೆ . . , ಕೆಲವು 
ದಿವಸದಲ್ಲಿಯೇ ದ್ವಿತೀಯ ವಂಿಸ್ರಹಣವಂಯಿುತು.  (6ರೂಟ, ೭೭). 
ವಿ. (ಆಲಂ) ಕೈಫೆರೆ ಹಿಡಿಯಂವಿಕೆ : ಪಟುಭಟರು ಅಪ್ಪಣೆ ಪ್ರಕಾರ 


ಪ್ರಾಣಯುಕ್ತೆವಾಗಿ ಪೂಣಿಗ್ರಹಣವೆಸಗಿದ ಆನೆ ೧೮೧ (ಎಳ. 211: ಕೊಡಗು. 
೨83೪; 1624). [ಸಂ.] 
ಪಾಣಿಗ್ರಹಣಂಕೆಯ್‌ “"ಪಾಣಿಗ್ರಹಣಂಗೆಯ್‌' ನೋ. 
ಪಾಣಿಗ್ರಹಣಂಗೆಯ್‌, ಪಾಣಿಗ್ರಹಣಂಕೆಯ್‌ (ಕ್ರಿ). ೧. ಮದ(ವೆ 
ಮಾಡಿಕೊಡು : ಬಂಧುಗಳ* ವಿವಾಹವಿಧಿಯನೊಡರ್ಟಿ 
ನಾಲ್ಮರುಮಂ ತಂದು ಪಾಣಿಗ್ರಹಣಂಗೆಯ್ಯೆ  (ತಾವುಂಪು. ೪೨0). 
ಪಾಣಿಗ್ರಹಣಂಕೆಯ್‌ ; ೨. (ಆಲಂ) ನೀರನ್ನೂ ಧಾರೆಯೆರೆದು 
ಕೊಡು; ದಾನ ಮಾಡು: ಭೂತಶವರ್ಮ್ಮರ್ಗ್ಗೆ ಶಾಲಿಗ್ಗಾಮೆ 
ಸರ್ವಪರಿಯಾರ ವಪರಿಗ್ರಹದಿನ್ನು ಪಾಣಿಗ್ರಹಣಂಕೆಯ್ದು ಕೊಟ್‌ 
(ಮೈಳರಿ. ೦೯೪೦. ೦-೩೨ ; 7861). [ ಪಾಣಿಗ್ರಹಣ 4 ಕೆಯ) 
ಪಾಣಿಗ್ರಹಣಂಗೆಯಿಸು, ಪಾಣಿಗ್ರಹಣಂಗೆಯ್ಲು (ಕ್ರಿ). ಕೈ ಹಿಡಿಸಂ; 
ವಂದುವೆ ಮಾಡಿಸಂ : ಅಂತು ಕೈನೀರೆಜಕೆದು ಪಾಣಿಗ್ರಹಣಂಗೆಯಿಸಿ 


ದಾಗಳ್‌ ([ಕಾಕಾಂ, ಗೆಯ್ದಾಗಳ) (ಅಪು. ೪-೪೮ 5). ಪಾಣಿಗ್ರಹಣಂ 
ಗೆಯ್ಸು ; ಗುಣಾರ್ಣವನನಾ ದ್ರುಪದಜೆಯನೊಡನೆ ಕುಳ್ಳಿರಿಸಿ 
- ೬. ಹುತವಹಸವಮಕ್ಷದೊಳ್‌ ಕೆಯ್ನಾರೆಆಕೆದು. ಪುಣಿಗ್ರಹಣಂಗೆಯ್ಗೆ 


(ಕಂಶಂಾ. ೩-೭೪ 5). [ವಾಣಿಗ್ರಹಣಂಗೆಯ್‌ + - ಇಸ್ಕು] 

ಪಾಣಿಗ್ರಹಣಂಗೆಯ್ದು «ಪಾಣಿಗ್ರಹಣಂಗೆಯಿಂಸಂ' ನೋ. 

ಪಾಣಿಘ (ನಾ). ೧. ಹರೆ, ಮೃದಂಗ, ಢಕ್ಕೆ ಮೊದಲುದ ವಾದ್ಯ 
ಗಳನ್ನು ಬಾರಿಸಂವವನಂ ,- ನುಡಿಸುವವನು. ೨. ಕೈತಾಳ 
ಹಾಕಂವವನಂ; “ಹಾಡುವಾಗ ಕೈಮೇಲೆ ತಾಳವ ಹಿಡಿಯುವವನಂ” 
(ಗಂಗಾಶು. ೨೦೩): “ಪಾಣಿವಾದಃ , ಪಾಣಿಘಃ-೨ ಕೈತಾಳ ಹೊಡೆಯು 
ವವನ ಹೆಸರು” (ಇರ್ಕಾಂಕಿ, ೩೦೦)- [ಸಂ.] 

ಪಾಣಿಚಳನ (ನಾ). (ನೃತ್ಯದಲ್ಲಿ) ಕೈಗಳ ಚಲನೆ, - ವಿನ್ಯಾಸ : 
ಮೃದುಪಾದನ್ಯಾಸಮಿಂಬಂಗೆ ಕಂಕಣರಾವಂ ಸೊಗಸಂಗೆ ಪುಣಿಚಳನಂ 


ಚೆಲ್ಕುಗೆ. . . ನೀ ಮೆಜ್‌ದಳ್‌ ಲೀಲಾಲಸಲ್ಲಾಸ್ಕಮಂ  (ಕಾಜಕೇ. 

೦೨-೭೨). [ಪಂಣ್ಮಿ 3. ಚಳನ ( ಇ ಚಲನ)] 
ಖಾಣಿಜ (ನಾ). ಕೈಬೆರಳಿನ ಉಗುರು: “ ಕಂಮಾಂಕುಶಂಃ, 

ಕರರುಹಾಃ, (ಪುನರ್ನವಾಃ), ಪಾಣಿಜಾಃ, ನಖಾಃ, ನಖರಾಃ _ ಈ 


(೬) ಯಉಗುರ್‌ " (ಶಉಾಯು. 6೪-೩೩೭) ; “ಪೂಣಿಜಂ ಕುವತಾಂಕುಶಂ 
ನಖಮೆನಲ್ಕುಗುರು * (ಮಂಗರಾ. ೯೩-೮). [ಸೆಂ.] 
ಪಾಣಿತಲ, ಪಾಣಿತಳ (ನು). ಅಂಗೈತಳ; ಕರತಳ : “ ಪಾಣಿತಲ 
( ಕಾಜ. ೪) ಮೆಂದೊಡಂಗೈ” ( ಮಂಗಂ. ೪3-6). ಪಾಣಿತಳ : 
ದೇಸೆ ವಿಳಾಸನುಂ ಪಡೆಯೆ ಗೊಂದಳವೆಕ್ಕಣಮಾಗಳಾ ನೃಪಾವಾಸದೊಳಾಡಿ 
ದತ್ತೆಸೆಯೆ ' ಪಾಣಿತಳಂ ಪಡೆವಂತೆ ಕು.ಕುಮಸ್ಕೂಸಕಮಂ (ಮಲ್ಲಪ್ಪ. 
೩-೦೦); ಪುಣಿತಳಪ್ರಭೆ ಪಸರಿಸೆ ಶೋಣಿತಚಮರೀಜಮೆನಿಸಿದುವು ಸಿತ 


ಚೆಮರಶ್ರೇಣಿಗಳ" (ಫುತ್ಮಫ. ೭-೨6). [(ಮುಣ್ಮಿ 4 ತಲ) 
ಪಾಣಿತಳ "ಪೂಣಿತಲ' ನೋ. 
ಪಾಣಿತ್ರಯ (ನಾ). [ಸಂಗೀತ] ವಾದ್ಯವಾದನಕ್ರವಂದಲ್ಲಿಯಂ 


ಸಮವಪಾಣಿ, ಅಧಃಪಾಣಿ ಮತಂ, ಉಪರಿಪಾಣಿಯೇಂಂಬ ಮೂರಂ 
ಬಗೆಯ ಹಸ್ತವಿನ್ಮಾಸ : ವಾದಕನುಪವಂದನಿನೆಸೆವ ಹೃದ್ಯವಾದ, 
ವಿಶೇಷಂಗಳೊಳ್‌ ನೆಗಟ್ವ ಸಮಪಾಣಿಯುಮಧೆಃಪಾಣಿಯುಮುಪರಿಪುಣಿ 
ಯುಮೆಂಬ ಪಾಣಿತ್ರಯದೊಳಂ . , . ನೇಖೆದು (68ಪು. 8-೩೨ ನ). [ಸಂ.) 


೫೪೯೫ 


ಲಾ 


25 


35 


46 


ಪಾಣಿಪುಟ 


ಪೂಣಿದ (ನಾ). (?) : ಇದಕ್ಕೆ ಸಂಕ್ಷಿ ಮಾಕಣೂರರು ಅಯಿರಣ ಕೀಟವರು 


ಆಣಿಗರು 'ಕಟಕ್ತಿಯರು ಚಂಗರಸನು ತಬೆಪಂಯಾ ಕೆಯ್ಯಾಳದೋರ 
ಕವುಳ ನ್ಹೆಯಾರುಂ ಕಣ್ತಿಕುಳ್ಳಿಯಂ ಪುಣಿದರುಂ ಅಕ್ಕಶಾಲೆಯರಾ 
ಪುಲಿಯಣ್ಣಂಗಳು ಎರೆಕಂಡನಳೆದೊರ್‌ (ಇಇ. 1%-1, ೪೭-೦೫; 
ಸು. ೪ನೆಯ ಕತ). [?] 


ಪಾಣಿದಂಡ (ನಾ). ದೋಣಿಯನ್ನು ನಡೆಸುವ ಹಟ್ಟು : “ಅರಿತ್ರಯೆನೆ 
ನೀರ ಹಣ:ಗೋಲಕ್ಕವಂ ತೆಗೆವ ಗಟ್‌ ಹುಟ್ಟು 
ಮಕ್ಕುಂ" (ಮಂಗರಾ, ೧೨೩-೧೩)- [ ಪುಣ್ಮಿ 4 ದಂಡ] 

ಪಾಣಿಪಂಚೆ (ನಾ). ಸ್ನಾನಕ್ಕಾಗಿ ಉಪಯೋಗಿಸುವ ಚಾಳುಜಾಳಾದ 
ಪಂಚೆ ; ನೀರುಪಂಚೆ (ಉಕ) : ಇನ್ನು ನಂನು ಅರ್ಧಷರಟು ಬನೀನು 
ಪಾಣಿಪಂಚೇಲಿ ಕಾಲಾ ಕಳೆಯಬೇಕು (ವೈದ್ಯವಿ. ೧೦೨): ಉಳಿವನರ 
ಬಟ್ಟೆ ಕೊಳೆಯಿಂದ ರಟ್ಟು ಗಿದ್ದರೆ ಅವನದು ಬೆಳ್ಳಗಿರದಿದ್ದರೂ ಹಳ್ಳಿಯ 
ಹಾರುವರ ಪಾಣಿಪಂಚೆಯಷ್ಟರ ಮಟ್ಟಿಗಾದರೂ ಶುಚೆಯಾಗಿರುತ್ತಿ.., 
(ಮಠೆಮು. ೩೪). [ವಾಣಿ (ಆ ಪಾಣೀಯ) 4+ ಪಂಚೆ) 

ಪಾಣಿಪತ್ತು "ಪಾನಿಪತ್ತೂ? ನೋ. 

ಪಾಣಿಪಾಡು (ನಾ). ತೋಟ ; ಉದ್ಯಾನ : ಇಲ್ಲ ಮರಾಳವಿಲ್ಲದ 
ಕೆ.ಇಳಂ ಕೊಳನಲ್ಲದ ಪಂಣಿಪಂಡು ವಾಡಿಲ್ಲದ ತುಂಬಿ ತುಂಬಿಗಳೆ ಗೊಂದಣ 
ವಿಲ್ಲದ ಪೂ (6ತಂಫು, ೩-೯): 
[ಪಾಣ್ಮಿ ( ಐ. ತಮಿ. ಪಾಣಿ ಊರಿನ ಸುತ್ತಲಿನ ತೋಪು) -- ಪಾಡ್ಫು) 

ಪಾಣಿಪಾತ್ರ (ನಂ). ೧. ಪಾತ್ರೆಯಂಂತೆ ಒಡ್ಡಿದ ಕೈ; ಬೊಗಸೆ: 
ಶ್ರೇಯಾಂಸಂ . . . ಕನಕಕಳೆಶದೊ೪* ತೀವಿದಮೃತರಸಸವತಾನಧವಳೇಶ್ವು 
ರಸಧಾರೆ ಪುಣ್ಮಧಾರೆಯಂತೆ ಸೊಗಯಿಸುವಿನಂ ಸಮುತ್ತಾನೀಕೃಿತವಿಶಾಲ 
ಪಾಣಿಪಾತ್ರದೊಳೆಅಕೆವುವುರಿ (6ರಿಫು. ೧೦-೦ ಕ); ಕಬ್ಬಿನ ರಸಮಂ 
ಪಾಣಿವಾತ್ರದೊಳೆಟ್‌ ವುದುಂ (ಶಾಫುಂಪು. ೩೯), ಮುನೀಂದ್ರನ ಮೃದು 


ಪುಣಿದಂಡುಖ್ಕ 


ಕಿಸಲಯಸಮವಪಾಣಿಪಾತ್ರದೊಳ್‌ ಶುದ್ಧಮನಂ ವಸುಧೇಶನಿಕ್ಕಿದಂ 
ಪಾಯಸಮಂ (ಫುಷ್ಟಫು. ೧೪-೦೦). ಪಿ [ಜೈನ] ಹನ್ನೊಂದು 


ಬಗೆಯ ಶ್ರಾವಕರಲ್ಲಿ ಒಬ್ಬ ; ಬೊಗಸೆಯಲ್ಲಿ ಊಟ ಮಾಡು 
ವವನಂ : ವೈದಿಕಗ್ರಂಥಗಳಿಂದ ದಿಗಂಬರರು, ಶ್ರಮಣರು, ಪಾಣಿ 
ಪಾತ್ರರು, ಮಹರ್ಷಿಗಳು, ವಾತರಶನರು ಇರುತ್ತಿದ್ದರೆಂದು ತಿಳಿದು 
ಬರುವುದರಿಂದ ಈ ಸಂಪ್ರದಾಯವು ಅನಾದಿಕಾಲದ್ದು ಎಂದ: ತಿಳಿಯ 
ಬಹುದು (ಓಂರತಾ. ೭೨). [ಪಾಣ್ಮಿ 4 ಪಾತ್ರ] 

ಪಾಣಿಪಾತ್ರೆ (ನಾ). = ಪಾಣಿಪೀಠ : (ಲಿಂಗವ] ಪಾಣಿಪಾತ್ರೆಯೆಂದು 
ಅಂಗೈಯಲಿಕ್ಕಿದ ಗುರುವೆ ($೧. ೭೩-೩೩4): 

[ಪಾಣ್ಮಿ («ಎ ಪಾಣೀಯ) 4 ಪಾತ್ರೆ] 

ಪಾಣಿಪೀಠ (ನಾ). ಅಭಿಷೇಕದ ನೀರು ಹರಿದು ಹೋಗಲಂ ಅನು 
ಕೂಲವಾಗಂವಂತೆ ಲಿಂಗದ ಸುತ್ತಲೂ ತಗ್ಗಾಗಿರುವ ಪೀಠ: 
-ಪಾಣಿಪೀಠಲಿಂಗ' ಪರಾ. [ಪಾಣಿ (ಆ ಪಾಣೀಯ) 4 ಓತ) 

ಪಾಣಿಪೀಠಲಿಂಗ (ನಾ). ಅಭಿಷೇಕದ ನೀರಂ ಹರಿದಂ ಹೋಗಲು 
ಅನ:ಕೂಲವಾುಗವಂತೆ ಸಂತ್ತಲೂ ತಗ್ಗು ಗಿರುವ ಪೀಠವುಳ್ಳ ಲಿಂಗ: 
ಗರ್ಭಗುಡಿಯಲ್ಲಿ ಬಳಪದ ಕಲ್ಲಿನ ಪಾಣಿಪೀಠಲಿಂಗ ಮೂರು ಅಡಿ ಎತ್ತರ 
ವಿದೆ (ಹೂಯ್ಮತಾ. ೧೨೨). [ಪಾಣಿಪೀಠ -- ಲಿಂಗ] 

ಪಾಣಿಪೀಡನ (ನಾ). ೧. ಕೈಯಂನಲ್ನ ಹಿಸುಕುವುದಂ. ೨. ಪಾಣಿಗ್ರಹಣ; 
ಮದುವೆ : “ ಉಪಯಾಮ ವಿವಾಹೋದ್ವಾಹ ಪರಿಣಯಂ ಪಾಣಿ 
ಪೀಡನಕ್ಕಾ ಖೈ” (ನಸ್ತುಕೋ. ೨೩-೦೦). (ಪಾಣ್ಮಿ + ಪೀಡನ] 

ಪಾಣಿಪುಟ (ನಾ). ಬೊಗಸೆ : ವಕೌನಿಯುಂ ಮೌನಿಸಮಾನನುಂ ಮೇಣ್‌ 
ಯೋಗ್ಯಚರ್ಯಾಕಾಲದೊಳ್‌ ಒರ್ಮೆಯಂಂ ತನುವಂ ತೋರ್ಪನುಂ 


ಪಾಣಿಬಟ್ಟಲು 


ಪಾಣಿಪುಟಮಾತ್ರಪಾತ್ರನುಂ . . 
ಪರೀಷಹ ಜಯಮಕ್ಕುಂ (ತತ್ತ _ಶ್ರ. 

ಪಾಣಿಬಟ್ಟಲು 'ಪಾಣಿವಟ್ಟ' ನೋ. 

ಪಾಣಿಮುಕ್ತ (ನಾ). ಕೈಯಿಂದ ಎಸೆಯಬಹುದಾದ ಶಕ್ತಿ ಮೊದಲಾದ 
ಆಯುಧ : “ ಬಿಟ್ಟೇ ಮೊದಲಂದುದು ಕೆಯ್ಯ್ಕಿಂ ಬಿಡಲ್ಬಡುವುದು] 5 
ಪಾಣಿ. (ಕರ) ಮುಂಕ್ರಮೆಂಬುದು”  (ಹಂಉಯು. ೭೬೨೩೦೪) ; ಅಗ್ನಿ 
ಪುರಾಣವು ಆಯುಧಗಳನ್ನು ಅಸ್ತ್ರ ಮತ್ತು ಶಸ್ತ್ರಗಳೆಂದು ಎರಡ: ಭಾಗ 

, ಗಳಾಗಿ ವಿಂಗಡಿಸುತ್ತದೆ. ಅವುಗಳಲ್ಲಿ ಮೊದಲನೆಯದನ್ನು (೧) ಯಂತ್ರ 
ಮುಕ್ತ, (೨) ಪಾಣಿಮಂುಕ್ತ, (೩) ಮಂತ್ರಮುಕ್ತ. (೪) ಮುಕ್ತ 
ಸಂಧಾರಿತ (ಬಿಟ್ಟು ಹಿಂದಕ್ಕೆ ಪಡೆದದ್ದು) ಎಂದು ನಾಲ್ಕಾಗಿ ವಿಭಾಗಿಸು 

`ಪಾಣಿಮುಂಕ್ತಗತಿ' ಪರಾ. 

[ಪಾಣ್ಮಿ + ಮುಕ್ತ) 

ಪೂಣಿಮುಕ್ತಗತಿ (ನಾ). ಸಂಸಾರಿಜೀವಕ್ಕೆ ಇರಂವ ನಾಲ್ಕು ಗತಿಗಳಲ್ಲಿ 
ಒಂದು ; ॥ ಒಂದಂ ದೇಹವನ್ನು ತೊರೆದು ಇನ್ನೊಂದನ್ನು ಪಡೆ 
ಯಂವುದಕ್ಕಾಗಿ ಜೀವವು ಕೆ ೈಕೊಳ್ಳುವ ಗಮನಕ್ಕೆ ವಿಗ್ರಹಗತಿ 
ಯೆಂಂದೂ ಹೆಸರಿದ್ದು , ಅದು ಇಷುಗತಿ, ಪಾಣಿವಂಂಕ್ತಗತಿ, 
ಲಾಂಗಲಗತಿ ಹಾಗೂ ಗೋಮೂತ್ರಗತಿ ಎಂದು ನಾಲ್ಕು 
ವಿಧವಾಗಿದೆ : ನಿರ್ಮೂಕ್ಕಬೂಣದಂತೆ ಯಜುವಪ್ಪ ಇಷುಗತಿಯುಂ ಇಟ್ಟ 
ಗುಂಡಿನವೋಲ್‌ ವಏಕಚಕ್ರಮನುಳ್ಳೆ ಪಾಣಿಮುಕ್ತಗತಿಯುಂ 
ಗೋಮೂತ್ರಗತಿಯುಂ ಎಂದು ಗತಿ ನಾಲ್ಕುತೆಆಂ (ಕತ್ತ ಶ್ರ.೧೦೧); ಒಂದೇ 
ಸಮಯದೊಳೆಚ್ಚಂಬಿನಂತೆ i 


- ಇಂತಪ್ಪ ಮುನಿಗೆ ನಿಕ್ಕುವಂ ಅಲಾಭ 
೩೩೬). [ಪಾಣ್ಮಿ + ಪಟ್ಟ) 


ತ್ತದೆ (499. ೨೭೨). 


2) 
ಸಯ್ತೆವೋಪಿಷುಗತಿಯುಮೆರಡುಸವುಯ 
ದೊಳಿಟ್ಟ ಗುಂಡಿನೆಂತೆ ಒಂದೇ ಕೊಂಕಿನಿಂ ಪೋಪ ಪಾಣಿಮುುಕ್ತ ಗತಿಯುಂ 
ಮೂಜುಸಮಯದೊಳು ನೇಗಿಲಂತೆರಡು ಕೊಂಕಿನಿಂ ಪೋಪ ಲಾಂಗಲ 
ಗತಿಯುಂ ನಾಲ್ಕುಸಮಯದೊಳ* ಗೋಮೂತ್ರದಂತೆ ಮೂಣು 
ಕೊಂಕಿನಿಂ ಪೋಪ ಗೋಮೂತ್ರಗತಿಯಂ೨೦ (ಕಸಾರ. ೩೯೪): 
[ಪಾಣಿಮುಕ್ತ + ಗತಿ] 
ಪಾಣಿಮೂಲ (ನಾ). ಮಣಿಕಟ್ಟು ; ಮುಂಗೈ ಹರಡು; ಪ್ರಕೋಷ್ಠ: 
“ಪಾಣಿಮೂಲಮೆನೆ ಮಣೀಟ್ಟು” (ರುಂಗಳಾ. ೯೩-೮): 
[ ಪಾಣಿ -- ಮೂಲ್ಯ) 


2) 


ಪಾಣಿಯ "ಪಾಣೀಯ' ನೋ. 80 
ಪಾಣಿಯದರ  ಪಾಣೀಯದಾರ ' ನೋ. 
ಖಾಣಿಯದಾರ : ಪಾಣೀಯದಾರ ' ನೋ. 
ಪಾಣಿಯಬಾರ «ಪಾಣೀಯಂದಾರ ' ನೋ. 


ಪಾಣಿಯವಣ್ಣ (ನಾ). ಒಂದು ಬಗೆಯ ವಸ್ತ್ರವಿಶೇಷ : ಉಟ್ಟ 
ಪಟ್ಟಣಿಗೆಯುಂ ಪೊದೆದ ಪಾಣಿಯವಣ್ಣಮುಮೆಸೆಯೆ (ರುಲ್ಲನು. ೮-೧೫೭) - 
«ಪಾಣಿಯವಾಸ ' ಪರಾ. ([ಪಾಣಿಯ 1--ಬಣ್ಣ) 

ಪಾಣಿಯವಾಸ (ನು). ಒಂದು ಬಗೆಯ ವಸ್ತವಿಶೇಷ: ಈ ವನ 
ವೀಧಿಯೊಳ್‌-ಬಳೆದ ಬಾಳದ ಬೇರ್ಗಳ ಕೇದಗೆಯಿಂಪುವೆತ್ತ 
ಕಂಪಾವಗಮಿಲ್ಲಿ ಪಲ್ಲವಿಸೆ ಪಾಣಿಯವಾಸಮನಿಕ್ಕಿದಂತ ಸೌಖ್ಯಾವಐಹ 
ಮೆಂದೊಡೀ ನದಿಯನೀಕ್ಷಿಸೆ ಪಾಂಥನ ತೃಷ್ಣೆ ಪೋಗದೇ (ಶಾರ್ಕ್ಶಫಿ. ೯-೫). 
“ಪಾಣಿಯವಣ್ಣ' ಪರಾ. (ಪಾಣಿಯ 1 4-ವಾಸ್ಯ] 

ಪಾಣಿಲಾಘವ (ನಾ). ೧. ಕೈಚಳಕ ; ಹಸ್ತಚಾತಂರ್ಯ : ಕೇಣಮಿಲ್ಲದೆ 
ಚಾರಿ ಚಳಕ ಚಾಳೆಯ ಚದುಂ್‌" ಪಾಣಿಲಾಘವ ಪಂಧಪಾಡುಗಳನಟುದು 
ಬಿನ್ನಾಣದಿಂ ಗಾಯಗಾಣಿಸಿದರತಿಬಲರಲ್ಲಿ ನಾನಾಪ್ರಹಾರದಿಂದೆ (ಕೈ ಬಕಾ" 
35-೬): ವಿ. ಕೈನೆರವು ; ಹಸ್ತಾವಲಂಬನ : . ಭೂಜಾತೆಯಂ ... 
ವೈವಾಹಸನ್ಮಂಟಪನಿಕಟಕ್ಕೆ ಕರೆದೊಯ್ಯಲವಸರದಲೊರ್ಮೆ ಸದ್ಮೂಕುತಿಯಾಂ 


40 


66 


೫೪೯೬ 


ಪಾಣೀಯದಾರ 


ಪಾಣಿಲಾಘವವೀಯೆ ವಂಜಿಸಿತು ಮೇರಕೇತನನಿಟ್ಟ ದೇವತೆಗೆ ನವಕಿಸಲ 
ಯೋಪಾಯನಂಗೈದೊಲು (ಕಂಕಾಕಾ. ೧-೨೨-೧೭). [ ಪಾಣಿ .. ಲಾಘವ 
ಪಾಣಿವಟ . ಪುಣಿವಟ್ಟ ' ನೋ. 
ಪಾಣಿವಟ್ಟ. ಪುಣಿಬಟ್ಟಲು, ಪಾಣಿವಟ, ಪಾಣಿವಟ್ಟಲು, ಪಾಣಿವಟ್ಟು, 
ಪಾನಿವಟ್ಟಲು (ನಾ). - ಪಾಣಿಪೀಠ : ದೇವರದಾಸ ನಾಥವರ್ಮ್ಮನೀ 
ದೇಗ:ಲಮಂ ₹ಣ್ಗು ಪೀಠ ಪಾಣಿವಟ್ಟಸಹಿತಂ ಕಲ್ಲೋಳನ್ಮಾಡಿಸಿದಂ ಎಳ. ೫1. 
ಗಳೂ. 3೯-೧೦; 020) ; ಲಿಂಗಗಳು ಪಾಣಿವಟ್ಟಗಳು ಸಿಕ್ಕಿರುವುದರಿಂದ 
ಶೈವಮತವನ್ನು ಅತ್ಯಂತಪ್ರಾಚೀನವೆಂದು ಹೇಳಲಾಗಿದೆ 
(096ರ. ೧೭). ಪಾಣಿಬಟ್ಟಲು: ಈ ದೇವಸ್ಥಾನದಲ್ಲಿರುವ ಲಿಂಗಕ್ಕೆ 
ಬಳಪದ ಲ್ಲಿನ ಪಾಣಿಬಟ್ಟಲಿದೆ (690). ಪಾಣಿವಟ : ಕೊಡಂದೇರ 
ಮೇದೈಯ ದೇವರ ಪಾಣಿವಟ ತೆರೆಕಲಮೆಟುಕೆಲಾ ಸಹ ಸಾಯ 
ಮಾಡಿದು (ಎಳ. 1೫, ಕೊಡಗು. ೨೯-೨೩, ೩867). ಪಾಣಿವಟ್ಟಲು : 
ಪ್ರತಿಅಂಕಣದ ನಡುವೆ ಅಮೃತಶಿಲೆಯ ಪಾಣಿವಟ್ಟಲುಳ್ಳ ಸ್ಪಟಿಕದ 
ಲಿಂಗ (ಮುಸುಗ. ವಟ್ಟು: ಈ ಲಿಂಗಗಳು ಬಾಣ 
ಇಣಿವಟ್ಟುಗಳಿಂದ ಕೂಡಿದ ಆಕೃತಿಯಲ್ಲಿಲ್ಲ (ರಾರರ. ೨೦೮): 
ಪಾನಿವಟ್ಟಲು : ಆ ದೇದಸ್ಥಾನದಲ್ಲಿರುವ ಕಪ್ಪುಶಿಲೆಯ ಲಿಂಗ, 
ಪಾನಿವಟ್ಟಲುಗಳು ತುಂಬಾ ಚೆನ್ನಾಗಿವೆ (ಊಂ). 
(ಪಾಣಿ (ಎ ಪಾಣೀಯ) --ಪಟ್ಟ್ಮ, / ತಮಿ, ತೆಲು, ಪಾನವಟ್ಟ) 
ವಟ್ಟಲು 1 ಪಾಣಿವಟ್ಟ ' ನೋ. 
ಪಾಣಿವಟ್ಟು " ಪಾಣಿವಟ್ಟ ' ನೋ. 
ಪಾಣಿವಾದ (ನಾ). ೧. ಹರೆ, ಮೃದಂಗ ಮೊದಲಾದ ವಾದ ಗಳನ್ನೂ 
(ಕೈಗಳಿಂದ), ಬಾರಿಸುವವನಂ. ೨. ಕೈತಾಳ ಹಾಕಂವವನಂ : 


೦೩೦). 


"ಪಾಣಿವಾದಃ. ಪಾಣಿಘಃ-೨ ಕೈತಾಳ ಹೊಡೆಯುವವನ - ಹೆಸರು” 
(ಸಿರ್ಕಾಂತಿ, ೩೦೧)- -(ಸಂ.] 
ಪಾಣಿಶಾಖೆ (ನಾ). ಕೈಬೆರಳು: "ಪಾಣಿಶಾಖೆಗಳಂಗುಲಿಗಳೆನಲು 


ಬೆರಲುಗಳು'' (ಮಂಗರಾ, ೯೫-೮). [ ಸಂ. ಪಾಣಿಶಾಖಾ ] 

ಪಾಣೀಯ, ಪಾಣಿ, ಪಾಣಿಯಂ (ನಾ). ನೀರಂ; ಜಲ: "ಪಾಣೀಯದಾರ' 
ಪರಾ. ಪಾಣ್ಮಿ ಭೂನಾಥ ನೋಡಲು ಪಾಣಿಯೊಳ್ಳಿ ಸುಡಲು 
ತಾನೆಸೆಯಲು ಮುನ್ನಿನಂತೆ (ಕ6ಕಾ. ೮-೬೦); ಚಾ ಪಾಣಿ ಯವಸ್ತಾನೂ 
ಆಗಬೇಕೇನರಿ ಮತ್ತ (ಕಕೆರಾ, 1. ೨೬೪). "ಕತ್ತರಿವಾಣಿ' ಪರಾ. 
ಪಾಣಿಯ : "ಪಾಣಿಯ (ಪಾಣಿ)__ಪಾನೀಯ" (ತರ್ಮಕೋ. ೨೬). 

[೭`ಸಂ. ಪಾನೀಯ. / ಪ್ರಾ. ಪಾಣಿಅ) 

ಪಾಣೀಯದರ :ಪಾಣೀಯಂದಾರ ' ನೋ. 

ಪಾಣೀಯದಾರ, ಪಾಣಿಯದರ, ಪಾಣಿಯದಾರ, ಪಾಣಿಯಬಾರ, 
ಪಾಣೀಯಂದರ, ಪಾಣೀಯಬಾರ (ನಾ). ನೀರು ಹರಿದುಹೋಗಂವ 


ಮಾರ್ಗ ; ಚರಂಡಿ; ಜಲಮಾರ್ಗ: “ಪಾಣೀಯದಾರ (-ದರ, 
ಬಾರ) ೨. ಪಾನೀಯದ್ವಾರ ಜಲಮಾರ್ಗ” (ತದ್ಕಳೋ. ೨೬); 
ಪಾಣೀಯಬರೆಂ, ಪಾಣೀಯದಾರಂ, ಪಾಣೀಯಬಾರಂ (ಕಠ್ಮಾಶು. ೩೭೮ 
ಶ್ರಯೋ?. ಪಾಣಿಯದರ : ಇ“್‌ಪಾಣಿಯದರಂ, ವಪಾಣಿಯಬಾರಂ, 


ಪಾಣಿಯಬಾರಂ-ಈ ೩ ಪಾನೀಯದ್ವಾರಕ್ಕೆ ಪೆಸರ್‌” (ಕಂತಾ. ೫೯-೬೦೦), 
ಪಾಣಿಯದಾರ : ಮೇಲಿನ «ಕಶಸಾ ' ಪ್ರಯೋಗವನ್ನು ನೋಡಿ. 
ಪೂಣಿಯಬಾರ : ಟಂಟಣಿಸುತ್ತ ವಿರ್ಪ್ವರಿನ್ರಿ(ನೃ)ಪಾಳರ ಹಿಂಡ ನಿಜಾಸಿ 
ದಂಣ್ಣದಿಂ ಕಂಟೆಯ ಬಾರದೊಳ* ಸುಳಿಸಿ ಪಾಣಿಯಬಾರದ ನೀರನೂಡಿ 
ನಕ್ಕೆ (ಕ)ಂಟಕವಾಗೆ ಮಾಡಿ ಪಡೆದಂ ಸಲೆ ದಂಡಿನ ಗೋವನೆಂಬುದಂ 
ಬಂಟತ ಬಲ್ಲಹಂ ನೆಗೆದ ಬಲ್ಲಹರೊಳ*್‌ ಕಲಿ ಬರ್ಮ್ಮಭೂಭುಜಂ 
(96. 211, ೯೭-೦೯; 1188; ಕಾಶನುಂ. ೦೮೪-0083 ನೋ) ; ಪಾನೀಯ 


ಪಾಣೀಯಬಾರ 


ದ್ವಾರ _ಪಾಣಿಯಬಾರ (ಕಶುರ, ೨೬ ಶ್ರಯೋ). ಪಾಣೀಯದರ : 
ಮೇಲಿನ " ಪಾಣೀಯಂದಾರ ' ಉಲ್ಲೇಖದಲ್ಲಿರಂವ « ಶಬ್ದಾನು' 
ಪ್ರಯೋಗವನ್ನು ನೋಡಿ. ಪಾಣೀಯಬಾರ : ಮೇಲಿನ 
" ಪಾಣೀಯಂದಾರ ' ಉಲ್ಲೇಖದಲ್ಲಿರಂವ ' ಶಬ್ದಾನಂ' ಪ್ರಯೋಗ 


೫೪೯೭ 


ಪಾತಕ 


ಪಾತಂ ಲಕ್ಷ್ಯಂ ಶೀಘ್ರಂ ಘಾತಂ ಬಹುವೇಗಮೆಂಬಿವಯ್ದೇಸಿನೊಳಂಶೀತನ 
ದೊರೆಯಿಲ್ಲೆನಿಸಿದುದಾತನ ಬಿಲ್ಬಲ್ಮೆ ಸುರರಿನಂಬರತಲದೊಳ್‌ (ಕಂಠಳಾ. 
೧೨-೦೮೫). ೪. ಪೆಟ್ಟು ; ಹೊದೆತ : ಅಯೊ ಏನೀ ಘಾತ! 
ಮರಣ ಮರ್ಮಾಘಾತ! ಅರಳೆಗಶನಿಯ ಪಾತ! (ಉತರ. ೩೨-೨೦). 


ವನ್ನ ನೋಡಿ. [ ಸಂ. ವಾನೀಯದ್ವಾರೆ] 5 ೫. ಆಕ್ರಮಣ ; ಧಾಳಿ. ೬. (ಮಲ್ಲಯ:ದ್ವದ) ಪಟ್ಟು, 
ಪಾಣೀಯಬಾರ « ಪಾಣೀಯಂದಾರ ' ನೋ. ವರಸೆ: ಕಳಂಬೊಕ್ಕು ನಿಜ್‌ಸುಗೆಯ್ದು ನಖಹತಿ ದಶನಹತಿ ಪಾದಪಾತಂ 


ಪಾಣ್ಣಾಟ (ನಾ). ಒಂದಂ ಪ್ರದೇಶದ ಹೆಸರಂ: ಶ್ರೀಮತ್ಕೊಜ್ಜಣಿ ಮುಷ್ಟಿಪಾತಮೆಂಬ ದೋಷಂಗಳಂ ಪೊರ್ವದ ನಾಲ್ಕುಂ ಸ್ಥಾನದೊಳಂ 
ವೃದ್ಧರೂಜೇನ ದುವ್ವೀನೀತ  ನಾಮತೇಯೇನ ಸಮಸ್ತಪುಣ್ಣುಟ ಪಲತೆಅದ. ಪಾತಂಗಳೊಳಂ ನೆರೆದು (ಶಂದ್ರಫು. ೫ ೭೭ ನ); 
ಪುನ್ನಾಟಂಧಿಪತೀನಾ . . . ತೈತ್ರಿಯ ಚರಣ ಭೂತಶಮ್ಮ ರ್ಗ ಅಧಟಿಂದಂ ಮೂಅುಂ ಲಗ್ಗದ ನಾಲ್ಕುಸ್ಮಾನಮೆಮು ಡೊಕ್ಕರದ 


ಶಾಲಿಗ್ಗಾಮೆ ಸರ್ವಪರಿಯಾರ ವಪರಿಗ್ರಹದಿನ್ತು ಪಾಣಿಗ್ರಹಣಂ ಕೆಯ್ದು 
ಕೊಟರ" (ಮೈ60, ೧೯೪೧, ೦-೨; 788). (7?) 
ಪಾಣ್ಪ, ಪಾಂಬ (ನಾ). ಜಾರ; ಹಾದರಿಗ ; ವ್ಯಭಿಚಾರಿ: “ಜೊ:ಡಂ 
ಪರಳಿಗನು ಪುಣ್ಬ ಸಿತಗಂ ಜಾರಂ” (ಳಂಕಂ. ೦೬೦) ; ನಾಣಿಲಿ ಪಾಣ್ಬಂ 
ಪಂದೆ ಲೋಭಂ ಖಳಂ . . . ಎಂಬೀ ನಾಮನಾಮಾವಳಿಗೆ ನಿಳಯನಕ್ಕುಂ 
ವ್ರತವ್ರಾತಹೀನಂ (ಕಕ್ಕಾಉ. ೦೦-೩೦); ಆನಲ್ಲಿಗೆ ವರ್ವೆನೆಂ[ದಾ ಪಾಣ್ವ]ನಂ 
ನಂಬೆ ನುಡಿದಾ ಪೊಟಕ್ಕಿಂಗೆನ್ನನಲ್ಲಿಗೆ ವರಿಸು (ಶಂಶರಾ. 6.೩೨೦) ; 
ಪಾಣ್ಬನೆಟಕೆದೊಯ್ಕೆ ನಿನ್ನ ಕುಟುಂಬಿನಿಯಂ ಕಾದೆಯಿಲ್ಲ ರಾವತಾಕೃತಿಯಿನಿಂ 
(8ಗ2. ೦೭-೪೦). ಪಾಂಬ : ಪಂಂಬನಂ ದ[ನುಜನನು]ಗ್ರಖಡ್ಗಮುಖ 
ದಿಂದಿಆ್‌ದೊಪ್ತಿದ ದುರ್ಗಿ . . . ಪರಿರಕ್ಷಿಸುತಿರ್ಕೆ (ಶಂಕತಂ. ೨-೨೦): ಪರ 
ಲಲನೆಗಳಿಫಿ ಬಿಡೆ ಚಪ್ಪರಿಸುತ್ತಂ ಬಂದ ಪಸವ[೫೫ಂ. ದ]ನಂ ಪೂಂಬನ 
ನಚ್ಚರಿಯಾಗೆ ಕಾದುತಂ ಬೆರಸರಿದಿರದೆತ್ತಿಸುವೆನಾಜಿಯೊಳ್‌ ಪಂದಲೆಯಂ 
(ರರ್ರಕೂ. ೪-೨೦). 

ಬಾಣ್ವರಂಕುಸ, ಪಾಂಬರಾಂಕುಶ -ಒಂದಂ ಬಿರುದು: ಸಂಸಾರ 
ಸಾರೋದಯಂ ಮಜುವಕ್ಕದಲ್ಲಟಂ ನೋಡುತ್ತೆ ಗೆಲ್ವಂ ಪಾಣ್ಬರಂ೨ಸಂ 
ಅಮ್ಮನ ಗಂಧೆವಾರಣಂ (ಕಂಶರಾ. ೧-೪೮ 5) ; ಚಾಳುಕ್ಕವಂಶೋದ್ಭವಂ 
ಪಾಂಬರಾಂ£ಶನಮ್ಮನ ಗನ್ಮವಾರಣಂ (ಕಇಆ. ೨೪-೧೩-೭೪: ೪): 


20 


೪5 


ಪೂತ (ನಾ). ಒಂದು ಬಗೆಯಂ ಸಸ್ಯ: 


ಮಹೋಗ್ರದ ಮೂನತೆರಡು ಬಿನ್ನಣದೊದವಂ ಪಲವು ತೆಜದ ಪಾತವ 
ಮೆಟ್‌ದರ್‌  (ಶ್ರಿತ್ರಂ,.. ೨೬೧೭). ವ. ಹಾಳು: ನಾಶ: 
" ಗ್ರಂಥಪಾತ ' ಪರಾ. ಆ. ತಪ್ಪು; ದೋಷ. ೯. (ನೆಲವಂಟ್ಟದ) 
ಇಳಿತ ; ತಗ್ಗು : ನಾಲೆಗಳು ವಿವಿಧವಾದ ಉಬ್ಬುತಗ್ಗಿನ ಭೂಮಿಯಲ್ಲಿ 
ನೂರಾರು ಮೈಲಿಗಳ ದೂರ ಹೋಗುವಾಗ ಅನೇಕ ಉಲ್ಲುಗಾರೆಯ 
ಕಟ್ಟಡಗಳು ಬೇಕಾಗುತ್ತವೆ. ಅವನ್ನು ಈ ರೀತಿ ವಿಂಗಡಿಸಬಹುದು. 
&. ಪಾತಗಳು (Dಂpಃ) ಕಡಿದಾದ ಇಳಿಕಲುಗಿಳು (Rapids) - . . 
ಪಾತವು ನಾಲೆಯ ತಳದಲ್ಲಿ ಒಂದು ಮೆಟ್ಟಲಿನ ಹಾಗೆ (8ಲೃತಾ. ೩೭೬), 
೧೦. (ನೋಟವನ್ನು) ಹರಿಸುವಿಕೆ; ಹೊರಳಿಸಂವಿಕೆ : ಜಳಧರ 
ಸಮಯನಿಶಾಸಂಚೆಲಿತವಿದ್ಮುತ್ಲಿಂಗಳಾಕ್ಷಪಾತಂಗಳಿಂ ದೆಸೆಗಳಂ ನುಂಗು 
ವಂತೆ ಮುಳಿದು ನೋಡಿ (ಶಂಕಾ. ೧೩-೭೩ ನ). " ದೃಷ್ಟಿಪಾತ' 
ಪರಾ. ೧೧. [ನಾಟ್ಯ] ನರ್ತನಕಾಲದಲ್ಲಿ ಕಣ್ಣಿನ ಆಲಿಗಳನ್ನು 
ಚಲಿಸುವ ಒಂದಂ ವಿಧಾನ : "ಕೆಳಗಡೆ ನೋಡಂವುದಂ” (ಉಾಸ್ಕರಂ. 
೨೭೪ ಗರ್ಮಾಶುವಾರ): ಭ್ರಮಣ, ವಲನ, ಪಾತ . . . ಪ್ರಾಕೃತ -. ಈ 
ಒಂಬತ್ತು [ಸ್ವನಿಷ್ಠ] ಆಲಿಯ ಭೇದಂಗಳ್‌ (ಉಸ್ಕರು. ೩-೩೪ ೮), ಕೆಳಗಂ 
ನೋಡಲ್‌ ಪಾತಂ (ರಾಸ್ಕರಂ. ೩-೫೬). [ಸಂ.] 

ನೀಮುುಖಾ, ಪರೇರಾಬೇರು, 


ಪಾಣ್ಪತನ (ನಾ). ಹಾದರ; ಜಾರತನ ; ವ್ಯಭಿಚಾರ: “ಜುಡ_ 
ವ್ಯಭಿಚಾರೇ. ಪಾಣತನದೊಳ್‌” (ಕಾಕಕ. ೨೬೬) : ಆಗಳ್‌ ಜಸಂ 
ಕೆಯ್ದೂ ವನಿಕ್ಕಿ ವೀರಶ್ರೀಗಾಣ್ಮನಯ್‌ ಪಾಣತನಕ್ಕೆಳಪ್ರೇಮ್‌ ಪೋಗೇಕೆ ನೀಂ 
ಮೆಯ್ಗಲರೆದಿರ್ಪಯೆಂದಾ ಭೋಗೀಶ್ವರಂಗಂದು ವಿನಮ್ರನಾದಂ | 80 
(ಕಾಠ್ಕಾನ, ೧೭೫). [ವಾಣ್ಪ -- - ತನ] 

ಪಾಣ್ತು (ನಾ). -ಪಾಣ್ವತನ : “ಮಿರಿ_ವ್ಯಭಿಚಾರೆ:, ಪಾಣ್ಚಿನೊಳ"” 
(ಳಾಕಕ್ಕ. ೨೨); “ಹಾದರ. -ಪುಣ್ಟು” (ಕಾಕ; 6a): [ಪಾಣ್ಬ +-ು) 

ಖಾಣ್ಪೆ. ಪುಂಬೆ (ನಾ). ಜಾರೆ; ಹಾದರಗಿತ್ತಿ; ವ್ಯಭಿಚಾರಿಣಿ : 
“ಪುಂಶ್ಚಲಿ ಕುಲಟೆಯಸಶಿ ಕುಲಪುಂಸುಳಿ ಬಂಧಕಿ ಜಾರೆ ಪುಣ್ಟೆಯಿತ್ವರಿಕೆ 36 
ಯೆವಳ್‌” (6ಸ್ತುಳೋ, ಪುಣ್ಬರಂಕುಸನಾ ಪಾಣ್ಟೆಯ- 


ಪದ್ವಲಿ, ಪಾತ, ಉಡುಬಳ್ಳಿ (ಕಗ. ೨೦-೩೯೪). 

ಪಾತಂಗ " ಪತಂಗ್ಕ ' ನೋ. 

ಪಾತಂಜಲ (ನಾ). ೧. ಪತಂಜಲಿವ:ಹರ್ಷಿಯ:೦ದ ರಚಿತವಾದ ಯೋಗ 
ಶಾಸ್ತ್ರ; ಷಡ್ದರ್ಶನಗಳಲ್ಲಿ ಒಂದು: ಪಾತಂಜಲ ಯಮದ, 
ಷ್ಟಾಂಗಯೋಗಸಾಧನದಿಂ ಮನೋನಿಶ್ವಲತೆಯಂ ನಿಶ್ಚಲವರಿಪಕ್ವೂಂತಃ 
ಕರಣಂಗೆ ಮೋಕ್ಷಸಿದ್ಧಿಯಂ ಬೋಧಿಸಿ ಸಾಧಿಸುವುದು (೧ನ, ೦೦): 
೨. ಪಾಣಿನಿಯ ಅಷಾ ಿಧ್ಯಾಯಾಸೂತ್ರಗಳಿಗೆ ಪತಂಜಲಿಯಣ ಬರೆದ 
ವ್ಯಾಖ್ಯಾನ : ಮಹಾಭಾಷ್ಯ. [ಸಂ.] 

ಪಾತಕ (ಗು). ೧. ಪಾಪ ಮಾಡಿದ ; ಪಾತಕಿಯಾದ: ರಾತ್ರಿಯ 
ಲೊತ್ತೆಯ ಕೊಂಬ ಪಾತಕಸೂಳೆಯಂತೆ ಬಜ್‌ಯ ಮಾತಿಂಗೆ ಇಲೆವನೆ ನಮ್ಮ 


[?1 


as) ; 


ಪಾತ, (ನಾ). ೧. ಹಾರುವುದು: ಹಾರಾಟ. 


ಗೆಯ್ದ ಗೆಯ್ತಂಗಳುಮಂ ಕಂಡು ಚೋದ್ಯಂಬಟ್ಟು (ಶಂಶರಾ. ಕೂಡಲಸಂಗಮದೇವ  (೧ಸನ. yuo): (ನಾ). ೨. ಬೀಳುವಂತೆ 
೪-೮೩ 5) ನಾರಾಯಣಭಟ್ಟಂ . . . ಆ ಪಾಣ್ಪೆಯ ಡಂಭತನಕ್ಕೆ ಬೆಲಗಾಗಿ ಮಾಡುವುದು ; ಬೀಳಿಸಂವುದು. ೩. ಕೆಟ್ಟ ಕ ಕೆಲಸ" ಪಪ; 
(ಶಂಠಳು, ೨೨೯-೦೦); ಜಡನಂತವಿಚಾರಿಯಾ/ದೆ ಪಾಣ್ಪೆಯಂತೆ ಮತ್ತೊಂದು ದೋಷ : “ವೃಜಿನಂ, ದುರಿತಂ . . . ಪಾತ೭ಂ__ಈ ೧೪ ಪಾಪಂ” 


ಮನಮಾಗದೆ ನಪುಂಸಕನಂತೆರಡಕ್ಕಾಸೆಗೆಯ್ಯದೆ (ರರ್ಮಾಮ್ಮ, ೧-೦೮೩) 
ಪಾಂಬೆ: ಶು ತನಗಮಿಂಬಾದಾಗಳಾ ಪಾಂಬೆ!೫ಾಾಂ. ಪಾಣ್ಪೆ]ಯೆಂದು 


(ಜರಾಯು. ೦೦ ೩-೬); ಅಪವಿತ್ರನುಡಿಯ ನುಡಿವ ಸೂತಕವೇ ಪಾತಕ 
(೧46, ೭೬೪); ನಿನ್ನೊಡನೆ ನಗುತಿಪ್ಪ ವಾತೇವೆನ್ನೊಳೆಂದಿಗೆ ಪರಿಹರಿ 


ದನೆಂಗುಂ ಸುಟ್‌ಯುತ್ತ ಫೊತ್ತೂಗಳೆಗುಂ ಜಾರಂ ಮಹಾಕ್ಲೀಶದಿಂ ಸುವುದು ನಿನ್ನುವಂ ಕೋಪಿಸುವ ಪಾಪಂ ಹಜ್‌ ವುದೆನಗೆಂದೆ ೧ (ಏಸಪು, 
(ಸನುಶ, ೫-೫೫); ಎಲವೆಲವೋ ನೀನಗಲ್ಲೊಡೆ ನಿಲಲಾಅದ ಪಾಂಬೆ ೪೩-೮); ನಟ್ಟಿ ದೃಷ್ಟಿಯ ತೆಗೆಯಲಾ ಅದೆ ಸೋತು ಕೀಚಕ ಪಾತಕವ 
ಬಂದಳೀಯಿರ್ದಳೆ ಬಾ (ನರ೯ಪು. ೦೦-೨೨). [ ಪಾಣ್ಟ + -ಎೈ) ನೆನೆದ (ಕುರ್ಮಾವಿ, ೨-೯). ೪. ಪಾಪ ಮಾಡಿದ ವ್ಯಕ್ತಿ; ಪಾಪಿ; 


೨. ಬೀಳಂವುದಂ ; 
ಪತನ: ಗರ್ಭಪಾತ ' ಪರಾ. ೩. (ಬಾಣವನ್ನು) ಬಿಡುವುದು : 


ಪಾತಕಿ : ದಶಸ್ಮಾನಕದೊಳ* ರವಿಸುತನಿರೆ ಶೂಲದೊಳಿಕ್ಕುವರಾ ಲಗ್ನ 
ಪ್ರಸೂತನಂ ಪಾತಕನಂ (ಶಾಶತಿ, ೨೩-೭೬); ಮಾತಿನಲೆ ಒಲಿಸಿ ಮಹತ್ವಪ್ಪ 


ಪಾತಕಿ 


1 


ಅಂಗವ ಕಂಡಹೆನೆಂಬ ಪಾತಕರ ಮೆಚ್ಚ ನಮ್ಮ ಕೂಡಲಸಂಗಮದೇವ 
(0ಸವ, ೭೯೭); ಮುರಿಯಲಾಗದು ಕೊಂಡ ಹೆಜ್ಜೆಗಳ ಹೊರಳಿವೆಣನನು 
ಮೆಟ್ಟಿ ಮುಂಂದವಣಿಗುರವಣಿಸುವುದು ತಬ್ಬದವರಿಗೆ ನರಕವೀ ಪಾತಕರ ಗತಿ 


ನಮಗೆಂದು ಸಾಆ್‌ ವರಂ (ಕುನ್ಮಾರ್ರೋ, 3-1). [ಸಂ.] 
ಪಾತಕಿ (ನಾ). ಪಾಪವನ್ನು ಮಾಡಿದ ವ್ಯಕ್ತಿ; ಪಾಪಿಷ್ಮ : 
ಪಾತಕಿಯೊಳ: ಲಕ್ಷ್ಮಿಯೊಳಶಿಕುತರಕಾಪುರುಷಃ1ಣನೆಯೊಳ" ನೆರೆ 


ಯಲ್ಕಿಂತೀತನೆ ಬಗೆಗಂಂ ಪುರುತನುಜಾತರ ಬಗೆದುದನೆ ಬಗೆವೆನಚಿಿಪಂ 

ಬಗೆಯೆ:೦ ಆಫ. ೧೪೨೧೨೩); ಮಲಹರಂಗುಣ್ಣಿಸಿದ ಹಾಲಂ ನಲಿದು 
ನಿಚ್ಚಂ ಕುಡಿದ ಪಾತಕಿ ಶ ರಿಯುನಟ್ಟೆಯೊಳೆತ್ತಿ ಬಿಸುಡದೆ ಮಾಣ್ಛೆನೇ ನಿನ್ನ 
(0ಸಫು. ೧೪-೩೦; ತಾಯ ತುಜುಬಿಗೆ ಹಾಯ್ದ ಪಾತಕಿನಾಯ 
ಕೊಂಡಾಡುವರೆ (ಕುಮ್ಮರ್ರೋ. 8-೪೮). (ಸಂ. ಪೂತಕಿನ್‌] 

ಪಾತಗಿತ್ತಿ (ನಾ). ಪಾಪ ಮಾಡಿದವಳಂ ; ನೀಚಹೆಂಗಸಂ ; ಭೂತಳ 
ದೆೊಳು ಪಸರಿಸಿತಪಕೀರಿತಿ ಪಾತಗಿತ್ತಿಯ ದೆಸೆಯಿಂಂದ (ಅಂಜತ. ೪-00೩); 
ಮದನೋದ್ರೇಕ ಮಾನಸಿ ಯೌಾಗುತಾ ದುಷ್ಟೆ ಸುದತಿ ಮತ್ತಾ ಪಂತಗಿಶ್ತಿ 
(ಶ್ರರಂಜ, ೨-೩೩); ಹೆತ್ತ ಮಗನೆ ಹೇಸದೆ ಕೊಂದ ಪಾತತಗಿತ್ತಿ (ಶ್ರಥಂಣ). 
೨.೬೩). 

[ ಐ ಇದು "ಪಾತಕಗಿತ್ತಿ' ಎಂಬುದರ ಅಪಲಿಖಿತವಿರಬಹುದು] 

ಪಾತನ (ನಾ). ೧. ಕೆಳಗೆ ಬೀಳುವಂತೆ ಮಾಡಂವುದು ; ಬೀಳಿಕುವುದು : 
ಪಾತನ ... . ಚೂರ್ಣನ ವಿಮುಖೀಕರಣ ದುರ್ಭೋಗ್ಯ ನಾನಾವಿಧಾ 
ಸಂಖ್ಯಾತತಶೀವ್ರವೇದನಾರೂಪಂಗಳಾಗಿ ಶಿವದ್ರೋಹಿಗಳಿ;! ನಿಷ್ಕ ರ: ಣ್ಯದಿಂ 
ಮಾಳ್ಟ ಶಿಕ್ಷೂಲೇಶಮೆಂದೆನಿಸಿ (ಎತೇಕ, ೧೮೧): ನಿನ್ನ ಮಹಾಪೂರವಿಳಿವುದು 
ತಟಿನಿಯೆ ಜಲಧರಸವಮುಯವು ಕಳೆಯೆ ತಟತರುಪೂತನ ಪಾತಕಮೊಂದೆಯೆ 
ಬಹುಕಾಲ ಉಳಿವುದು ತಿಳಿಯೆ (ಇಂಶಾಶ. ೯೭-೭೩). ವಿ. ತಗ್ಗುವಂತೆ 
ಮಾಡುವುದು ; ತಗ್ಗಿಸಂವುದಂ. [ಸಂ.] 

ಪಾತರ, ಪಾತರ (ನಾ). ೧. ಪಾತ್ರೆ: ಈ ನನ್ನ ೯ಟ್ಟುಗಡಸಿನ ಮೆಯ್ಕೆಂಬ 
ಹೊನಹಿನ ಪಾತರದಲ್ಲಿ ಎಸರಿಟ್ಟಿರುವ ರೂಪಸೌನ್ಹರ್ಮಯವ್ವನ ಶೃಂಗಾರ 
ಕಲೆಗಳೆಂಬ ಪಂಚಿಂಸವಗಳನ್ನು ಸವಿನೋಡಿಯೇಬಿಡಬೇಕೆಂಬ 
ಮದನಾಗ್ರಹದ ಚಪಲಚ್ಛಲವು. ನಿಮಗೆ! (ಖಂತ್ರಕ. 3೯-೦೬). 
೨. ಕಂಣಿತ; ನರ್ತನ; ನಾಟ್ಕ: ಕಳು ಕುತ್ತವೆ ಕುತ್ತ ಕೂಳು 
ಮೇಳವೆ ಮೇಳ ಕೂಳೊಂದು ಗಳಿಗೆ ತಡೆದಿಹರೆ ಪಂತರದ ಮೇಳ 
ಮುಟಾದಂತೆ (ಸರ್ವಜ್ಞ. ೨೦೦೨); ಗುಡಿಯ ಮುಂದಿನ ಪಟಾಂಗಣದಲ್ಲಿ 
ಒಂದೆಡೆ ಗುಗ್ಗುಳವು ಹೊತ್ತಿ, ಮತ್ತೊಂದೆಡೆ ಪೂತರದ ಮೇಳವು 
ಕುಣಿಯಬೇಕು (ಕನ್ನಕಾ. ೯). ಪಾತುರ : ೩. ಅರ್ಹನಾದವನು ; 
ಯೋಗ್ಯ : ಹೆಯವದನರಾಯನ ಪ್ರಿಯಕೆ ಪಾತುರನಾಗಿ (ವೈಕುಂಪ. 
೪-೯೩). ೪. ಅಭಿನಯ ಮಾಡುವವನು ; ನಟ: (8)- 

ಪಾತರದವರು - ನಾಟ್ಯ ಮಾಡುವ ವೃತ್ತಿಯವರು ; ಣ ಕೆಲವರು 


ದೇವದಾಸಿಯ ರಲ್ಲಿ ಈ ವೃತ್ತಿಯನ್ನು ಅನಂಸರಿಸುವವರಂ 
ಇರುವರೆಂದಂ ತಿಳಿದು ಬರುತ್ತದೆ : ವಿಜಾಪರಜಿಲ್ಲೆಯಲ್ಲಿ 
ಪುತರದವರು ಬಸುರಾದರೆ, ಅವರು ಗೊರವರ ಕೈಯಿಂದ ಹಲ್ಲುಪುಡಿ 
ಹಚ್ಚಿಸಿಕೊಳ್ಳಲಿಕ್ಕೆ ಬೇಕು (ಕಠಾಗೆ. ೧೧೮); ಗಂಗಾಸಾನಿ ಅಚ 


ಪೂತರದವರ ಮುನೆತನದಾಕೆ. 
ಸೋಮವಾರಕ್ಕೊ ಮ್ಮೆ ಅಷನ್ಟಿವಧಾನದ ಕಾಲದಲ್ಲಿ ಆ ' ಮನೆತನದವ 
ರೊಬ್ಬರು ದೇವರ ಮಂಂದೆ ನೃತ್ಕಮಾಡುತ್ತಿದ್ದರು (ಗಂಗಾಸಾ. ೧೦)- 
( <ಎಸಂ. ಪುತ್ರ ] 
ಪಾತರಗಿತ್ತಿ (ನಾ). ೧. ನರ್ತಕಿ; ನಟಿ: (6). ೨. (ಆಲಂ) ಬಣ್ಣ 


ಬಣ್ಣದ ಪಕ್ಕಗಳಿಂದ ಕೂಡಿದ ಚಿಟ್ಟೆ ; ಪತಂಗ : ಪಾತರಗಿತ್ತಿಯೆಂಬ 


2 
ಆ ಊರಿಗೆ ಇವರದೊಂದೇ ಮನೆ... 


೫೪೯೮ 


ಛಾ 


10 


«0 


46 


ಪಾತಶಹ 


ಹುಳವು ಗಿಡಗಿಡಾ ಹಾರಾಡುವುದನ್ನು ನಿವು ನೋಡುತ್ತೇವೆ (ಮುಂಬಯಿ, 
೫-೧೧೨); ಪಾತರಗಿಶ್ತೀ ಪಕ್ಕೂ ನೋಡಿದೇನ ಅಕ್ಕಾ (ಗರ. ೯೩-೧); 
ಬಣ್ಣ ಬಣ್ಣದ ಹಕ್ಕಿ ಮತ್ತೆ ಪೂತರಗಿತ್ತಿ ನನ್ನ ಗೆಳೆತನವಿತ್ತು ಬನದ ತುಂಬ 
(ಕಶಫು. ೬-೧೪೬). ೩.  (ಚಿಟ್ಟೆಯಂತೆ) ವೆಂರೆಯುವವಳಂ ; 
ಪಟ್ಟಣಗಳಲ್ಲಿ, ಪೂತರಗಿತ್ತಿಗಳ ಮಧ್ಯದಲ್ಲಿ, ಕಾಲೇಜಿನ ವಾತಾವರಣದಲ್ಲಿ 
ಬೆಳೆದ ಹೇಮಾ ಹಾಗೂ ಅವಳ ಅನುರಾಗಕ್ಕಾಗಿ ಹವಣಿಸಿದ ವಿಶ್ವ ರನುಥರನ್ನು 
. ನಾಯಕಿ __ನಾಯಕರೆನ್ನಬಹುದರಿ (ಸಾಸಮಾ, ೧೬೧)- ೪. ವೇಶ್ಯೆ | 
ಗಣಿಕೆ. [ ಪಾತರ 4 -'ಗಿತ್ತಿ] 
ಪಾತಶಹ, ಪಾಚ್ಛಾ. ಪಾಚ್ಛಾಯಿಂ, ಪಾಛಾ, ಪಾತಷಹ, ಪಾತಹಾಹ, 
ಪಾತುಶಾಹ, ಪಾತ್ಸಾಹ, ಪಾತ್ಸಾ (ವು, ಪಾದಶಾ, ಪಾದಶಾಹ, 
ಪಾದಷಹ, ಪಾದಷಹಾ, ಪಾದಷಾಹ, ಪಾದುಶಾಹ, ಪಾದುಷಹ, 
ಪಾದಃಷಾ, ಪಾಷ, ಬಾದಶಹ, ಬಾದಶಾಹ, ಬಾದಷಹ, ಬಾದುಶ 
(ನಾ). ೧. ಮಂಸಲ್ಮಾನರ ದೊರೆ ; ಸಂಲ್ತಾನ: ಪೂರ್ವಕಾಲದಲ್ಲಿ... 
ಒಬ್ಬ ಬಹು ಪರುಕ್ರಮಶಾಲಿಯಾದ ಪಂತಶಹೆನು ಇದ್ದನು (೪ಗರ್ಯ, ೧೩)- 
ಪಾಚ್ಛಾ : ೧. ನಮಗೆ ಅರಸುಗಳಿಗೆ ಪಾಚ್ಸಾಾಗಳಿಗೆ ಪುಣ್ಯ ಲಭ್ಯ 
(ಮೈಆರಿ, ೧೪೨೮. ೬೩-೩೨; 1592): ೨. ಹಿರಿಯ ಕೆಳ: 
ಶ್ರೀಮಂತ : ಹೊನ್ನ ತೆತ್ತಲ್ಲದೆ ಹೊಲ ಮಾಡಬಾರದು . . , 
ಸರಕಾರಕ್ಕೆ ರುಜು ಇಲ್ಲದೆ ರೈತನಾಗಬಾರದು ಅದೆಂತೆಂದೊಡೆ ಇಷ್ಟುಳ್ಳುತನೆ 
ಪಾಚ್ಛಾರೈತ ಇಲ್ಲದಾತ : ದುಬ್ಬುಳುಕ (ನಶಸೆಂ. ೭೦ ೨ ೩೬೦). 
ಪಾಚ್ಛಾಯಿ : ೧. ಅರಸುಗಳಿಗೆ ಪಾಚ್ಮಾಯಿಗಳಿಗೆ ಪುಣ್ಮ ಲಭ್ಯವೆಂದು 
ನೋಡಿ ದಾನಪಾಲನೆ ಮಾಡುತ್ತಾ ಇರಬೇಕು (ಮೈ ಆಂ. ೦೪೨೪. ೬೪೨೨೩. 
1688). ಹಾಛಾ : ೧. ಮೊಗಲ ಪಾಛಾಸುಹೇಬರ ಆಳಿಕೆಯಲ್ಲಿ. . ೨ 
ಕೊಡಗಿ ಹಾಕಿಕೊಟ್ಟ ಊರ ಮುಂದಣ ಗದ್ದೆಯೆಲಿ ಬೀಜಾವರಿ 
16921) ; ಟೀಪೂಸುಲತಾನೆ ಪಾಛಾರೆವರೆ 
ಧರ್ಮ (ಎಕ. ೩1೪, ಶ್ರೀರಂಗ. ೦೬-೦: ೪). ಪಾತಷಹ : ೧. ಈಗ 
ಟ್ಯೂನಿಸದ ಪಾತಷಹನಾಗಿದ್ದೇನೆ (ಮುಂಬಯಿ, 8-೭೩೪). ಪಾತೆಪಾಹೆ: 
(೪. ಪಾತುಶಾಹ: ೧. ಪಾತುಶಹ ಮಹಾಸೇನಾತ್ರಸ್ಥ ದಕ್ಷಿಣ 
ಭೂಭುಜಾಂ ಅಭಯಸ್ಯ ವಿಧಾತ (ಎಕ. ೪೫೭ ಶಿನನೊ. ೨-೨೬ 1641); 
ನೆಲೆವುರ್ತೆಯಂಂ ಕೇಳಿ ಪಾತುಶಾಹೆಂ ಬಂದು ತಲೆದೊಗಿ ಹತ್ನನೀತಂ 
ಖೊದಾನಹುದೆಂದು ಸಲೆ ಸಲಾಮಂ ಮಾಡಿ ಹೋದನು (ಗುರುಣಾ. ೨೪೨೨೫). 
ಪಾತ್ಸಾಹ: ೧. ಅನಿತರೊಳ್ಳುತ್ಸಾಹನೈತಂದು ರಾಯರಂ ಮುರಿದವನಎ 
ಯಂ ಸೆಳೆಯಲು (ನೀಳಶಂ. ೦-೧೨೬). ಪಾತ್ಸ್ಯಾವು : ೧. ಮುಂಕೊಂಡು 
ಪುತ್ಸ್ಯಾವು ರಣಧೂಳಿಖೂನನ ಬಿಂಕದೆ ಬೀಳ್ಕೊಟ್ಟನಾಗ (ಕಂಠ. ೧೭-೪)- 
ಪಾದಶಾ : ೧. ಟಿಪುಸುಲತ್ತಾನ ಪಾದಶಾರ ಧರ್ಮ (ನ್ಮ ೪0. ೯ 
೩೪-೦; ಸು. 1795). ಪಾದಶಾಹ : ೧. ದಿಳ್ಳಿಯ ವಿಂದಶಾಹನತಿಭಕ್ತಿಯಿಂ 
ಭಂಡಾರದಿಂ ದಿವ್ಕಕನಕಂದಿ ವಸ್ತುಗಳ ತಂಡಮಂ ತರಿಸಿತ್ತು (ಊರಾ. 
೨೭೨೨೮). ಪಾದಪಹ : (೪. ಪಾದಪಹಾ : ೧. ಆ ಕಾಲದಲ್ಲಿ ದಿಲ್ಲಿ 
ಪೂದಷಹಾ ಎಂಬ ಅಶ್ವಪತಿಯು ಫಿ ಲೆಖ್ಬವಿಲ್ಲದ ಕುದುರೆ ಪೌಜು 
ಉಳ್ಳವನಾಗಿದ್ದನು (ಕಠಾಶಂ. 17, ೩). ಪಾದಷಾಹ : ೧, ಚಲುವ 
ರಾಯಸ್ವ್ವಾಮಿಯವರಿಗೆ ಡಿಲ್ಲಿಯ ಪಾದಷಾಹರೆು ಒಪ್ಪಿದ್ದ ಗ್ರಾಮ 
ಭೂಮಿಗಳಂ ತಾವು ಅನುಭವಿಸಿಕೊಂಡು (ಮುಣಾವಂ.. 1, ಇ) 
ಪಾದುಶಾಹ : ೧. ವಿಜಯಾಪುರದ ಸು೦ತಾಣ ವ೨ಹಮ್ಮದಪಾದುಶಿಂಹ 
ನೆಡೆಗೆ ನಡೆದವನಡಿವಿಡಿದು. (ಕಕರಂ, ೫೭-೬೩). ಪಾದುಷಹ : ೧. ಪ್ರಭಾ 
ಗಳೆ! ನೀವು ದೊಡ್ಡ ಪುದುಷಹರು। (೧೭ರು ೯೪): ಪಾದುಹಾ: ೧, 
ರಾಜರಿಗೆ ಪಾದುಷಾಗಳಿಗೆ ಅರಸುಗಳಿಗೆ ನಮಗೆ ಸಹ ಪುಣ್ಯ ಲಭ್ಮೆ ವೃದ್ಧಿ 
ಯಾಗಿ (ಮ್ಮಇ0, ೧೯೨೮, ೬೩-೩೦ ; 2609). ಪಾಷ : ೧. ಅಲ್‌ಬೇವಿಯಾ 


(ಎಳ. XI. ಹೊಳರೈ. ೦೨೬- ೫; 


ಪಾತಪಹ ೫೪೯೯, ಪಾತಾಲಗರಡಿ 


ದೇಶದ ಲಂಹನ'್ಮಿದಾಲಿ ಎಂಬ ಸೈನಿಕನೊಬ್ಬನು . ಎ ಪಾಷ ಅಥವಾ ಷಾತಾಲಃ - ಈ ೭ ಅಡಿರ್ಯಂ ಲೋಕಂ" (ಊಶಕ್ಕ. ೨೬೧) ; ಸ್ವರ್ಗ 
ಚಕ್ರವರ್ತಿ ಪ್ರತಿನಿಧಿ ಎಂದು ಕರಸಿಕೊಂಡನು (ಇಸ್ಮಾಂಸಂ. ೫೭). ಬಾದಶಹ : ಮರ್ತ್ಯ ಪಾತಾಲ [ಶಾ99, ೪ ದೊಳಗುಳ್ಳಖಳರಬ್ದಪ್ರ ವರ್ತನೆಯನಭಿ 
೧. ದಿಲ್ಲಿಯ ಬಾದರಹನ ಹಸ್ತಕನಂದ ಒಬ್ಬ ಸರದಾರನು. . . ಅದನ್ನು ಧಾನ-ತಾಗಿ ವೇಲಕ್ವಿಂ (ಮಂಗಳಾ, ೨-೩). ೨. :ವಂಂದ್ರದ ಒಳಗಿನ 
ದೇಎರಾಜನಿಗೆ ಅಷ್ಟೇ ಹಣಕ್ಕೆ ವತಾರಿದನು (ಮುಂಬಯಿ, ೪-೮೨), ಈಗಿನ ಬೇಕಿ ವಡಬಾಗ್ಗಿ. ಪಾತಾಳ: ೧. “ಬಡಬಾವುಖಂ... 
ಹುಡುಗರಿಗೆ ಸ್ವಾಮಿಗಳಿಗಿಂತ ಮೊಗಲ ಬುದಶಹರು ಎಂದು ಪಟ್ಟಕ್ಕೆ 6 ನಂಗಲೋಕಂ. ರಸುತಳೆಂ _. ಈ ೬ ಪಾತಾಳೆಂ" (ಜಣಮು. ೧೦೩_೧) ; 
ಟಃ ಹೆಚ್ಚು ಗೊತ್ತಿ ರತದ (ಅಕ್ಕನೇ. ೭); 'ಬಾವಶ ಪತಸಳದಿಂದತ್ತೆ -ಠಾತ ಒಲ್ಲ-ರಿಲ್ಲ ಗಗನದಿಂದ ಮೇಲೆ ಅನುಭಾವ ತಾನಿಲ್ಲ 
ಬಿರುದನ್ನು ಕಳೆದುಕೊಂಡ ಬಹದ್ಧೂರಶಹರು ... ಆಲ ರ ರಃಜರಿಗೆ (ಅರತ. ೧೫-೫೮) ; ಸ್ವರ್ಗ ಮ್ಯ ಪುತುಳದೊಳಗಿ ಒಬ್ಬನೆ ದೇವ 
ಬರೆದ ಪತ್ರಗಳು (ಶ್ರದಂರ, 111, ರೇಏನಗಳ ತಿರುಳು. ಬಾದಶಾಹ: ೧. (ರಸವ. 8೨೮) ; ಪಾತುಳಂ ನಜಮೂಲವ್ರಾತದ ಸೀಮಂ ವಿಯತ್ತಳಂ 
ಟಿಪುಸುಲತುನ ಬಾದಶಹ ಶಾಂಹಪನ ಎರು (ರೊಂಕಶಾ, ೧೯೩೪, ರಾಕಿರೆನ್ನೂರ್‌. ಶಾಖಾಸಂಘಾತದ ಸೀಮುವೆ./ಲ್ಯಾ ಚೊತಮಹೀಜಾತೆದುನ್ನೆತಿಯ 
೮೨-೦ ; 7): ಬಾದಷಹ: ೧. ಆ ವಿಗ್ರಹವು ದೆಹಲಿಯ ಬಾದಷಹನ ಮಗಳ 36)  ನೇವೊಗಟಕ್ವಿಂ (ಕುಸುಮಾ. ೦-೦೦೦). ವ. "ಪಾತುಳಂ ವಡಬುಗ್ಗಿ 
೪ ಇದ್ದಿತೆಂದೂ . . . ಐತಿಹ್ಯವಿದೆ (೪89. ೧೬೮); ತಲೆದಿಂಬಿಗೆ ಕೈಗಳಿ ರಸಂತಳಮೆಂಬೆರಡುಮಟ್‌ಗೆ” (ನಸ್ತುಕೋ. ೧೨೧-೨೩). ೩, (ಆಲಂ) 
ರಡನ್ನೂ ಊರಿ ಬೆನ್ನು ಕೊಟ್ಟು ಕುಳಿಶಿದ್ದರು _. ಹುಕ್ಕು ಎಳೆಯುತ್ತ ಬಹಳ ಆಳವಾದ ಸ್ಥಳ: ಜೂನ" ತಿಂಗಳಲ್ಲಿ ಎಲ್ಲ ಬಾವಿಗಳ ನೀರೂ 
ಮಲಗುತ್ತಿದ್ದ ಜಹಾಂಗೀರ ಬುದಷಹನಂತೆ (ಮುಂಗಾಮು. 8). ಬಾದುಶ: ಪುಂತು೪ ಕಂಡವು (ನೋಜಾಕ್ಟ. ೧3೩) ; ಬೇಸಿಗೆಯಲ್ಲಿ ಅವರ ಬಾವಿಯಲ್ಲಿ 
೧, ಅರರೆ ಬಾದುಶ ಬಿದ್ದನೆಂದು ಮೊಗಲರೆಲ್ಲ ಮೊರದೆದ್ದು ಸುತ್ತಿ ಮುತ್ತಿ ನೀರು ಪಾತಾಳದಲ್ಲಿರುತ್ತದೆ. (ಕೂ). ' ಪಾಶಾಳಖಾತ ' ಪರಾ. 
ದರು (ಸೌಂರಕಾ, ೭-೦೧೪). 235] ೪. [ಜ್ಯೋತಿ] ಲಗ್ನದಿಂದ ನಾಲ್ಕನೆಯಂ ಇಸ್ಟಾನ,- ರಾಶಿ : 
[ ಪಾರ. ಪಾದ್‌ಶಾ, ಪಾದ್‌ರಾಹ್‌, ಬಾದ್‌ಶಾಹ್‌ ; ಹಿಂ. ಪಚ್ಚು, ವ್ಯವಹರಿಪ ಸಂಜ್ಞೆ ಚತುರಸ್ರವದೆಂದಷ್ಟಸು ಚತುರ್ಥಗೃಹತಿ ಚತುರ್ಥಕ್ಕೆ 
ಪಾತಶಂಹ್‌, ಪಾತಸೂ, ಪಾತಸಾಹ", ಪಾದಶಂ, ಪೂದಶಾಹು, ಎಲಂ ಮತ್ತಂ ಪಾತೂಳೆ ಶ್ಮ ಸುಖ ಹಿಬುಕ ಬಂಧು ಷೆ ೨ದೈದು ಪೆಸರ* 
ಬಾದಶಾಹ? ; ಮರಾ. ಪಂಚ್ಚಾ, ಪೂಛಂ, ಪಾತಶಹಾ, (ಕಾತತಿ. ೧-೩೪): ಶೀತಮಯೂಖಾಪತ್ಯನಿಂದಂ ತನುಧನ 
ಪೂತ೭ೀಹ್‌, ಪಾದಶಹು, ಬಾಚ್ಛು, ಬಾದಶಹಾ] ದಶಧ-ವರ್ತಾಯ ಪಾತುಳ ಷಟ್‌ಪಂಚ.೨ದೊಳ೪" ಧಾತ್ರೀಜನಿಂ ಕೇಂದ್ರ 
ಪಾತಷಹ "ಪಾತಶಹ' ನೋ. 20] ನಿಧನ ನಯನಂಯಂಗಳೊಳ್‌ ಪೂಜ್ಯನಕ್ಕು೦ (೭338. ೧೦-೧೦). 
ಪಾತಪಾಹ (ಪಾತಶಹ ' ನೋ. ೫. [ಗಣಿತ] ಏಳಂ ಎಂಬ ಸಂಖ್ಯೆಯ ಸಂಕೇತ: ಸಪ್ತ, ಭಯ, 
| ಪಾತಷ ಾಹಿ, ಪಾದಶಾಯಿ, ಬಾದಷಾಹಿ (ಗು). ೧. ಬಾದಹಹನಿಗೆ ಅದ್ರಿ, ಗಿರಿ, ಮುನಿ, ಪಾತಾಳ . . . ದ್ವೀಪ, ಅಶ್ವ ಇಂತಿನಿತುಂ ೭ಕ್ಕೆ 
ಸಂಬಂಧಿಸಿದ ; ಸುಲ್ತಾನನಿಗೆ ಸೇರಿದ : (೪. ೨. ಶ್ರೇಷ್ಠ ವಾದ ; ಹೆಸರು (ಠೃಫಹಾ. ೧೦-೨3೭): 
ರಾಜಯೋಗ್ಯವಾದ : (8). (ನಂ). ೩. We. ಪ್ರಭಂತ್ವ : ಪಾತಾಳಹೋಮ = (ಆಲಂ) ರಹಸ್ಕಕಾರ್ಯಾಚರಣೆ : ಲಕ್ಷ್ಮಿಯ 
(೪. ಪಾದಶಾಯಿ : ೧. ಗಐಎರ್ನರ್‌ಸಾಹೇಬರವರು ಐತಿಂಂಬಾಯಿ |22 | ಒಡವೆಗಳನ್ನೆಲ್ಲು ತಂದಿರುವೆ. . . ಅದಕ್ಕೆ ಇಷ್ಟು ಜಂತುಳಹೋಮುವೇ? 
ಯಿಂದಾ ಪಾದಶಾಯಿ ರಿಜವಿಟ್ಟು ಒಂದು . . . ಪೇಶ್ವೆಯುಎರ (€ಕ್ಷೀಪ್ರು. ೫೯). [ಸ೨.] 
ಬಳಿಗೆ ಕಳುಹಿಸಿದಲ್ಲಿ (ರಾಕೇಂದ್ರ. ೧6೪). ಬಾದಪಾಹಿ : ೧. ಯಿಎರ| |ಪಾತಾಲಗಂಗೆ, ಪಾತಾಳಗಂಗೆ (ನಾ. ಶಿ ಸಸ ಲದ ಬೆಟ್ಟದ 
ಚಿಕ್ಕ ತಮ್ಮ ಅಲ್ಲಿಸಾಬರು ದೊಡ್ಡಬಳ್ಳುಪುರದಲ್ಲಿ ಬಾದಷೀಹಿ ಸನ್ನದಿನ ಬ.ಡದಲ್ಲಿ, ಆಳದಲ್ಲಿ ek ಸಂವ ನದಿ: ಮೇೇಲನೇಜ್‌ದ ಮುನುಜರಂ 
ಕಿಲ್ಲೆದಾರ ಬಳಿಯಲ್ಲಿ ನೌಕರಿ ನಿಂತರು (ಹೈರರ, ೨೨); ಈ ದೊರೆಯ ಪೂತಾೂಲ[ನ 80. ಳ]ಗಂಗೆಯೊಳಾಡಿಸುನ್ತನುಕೂಲವಾಗಹ ತುಂಗಗಂಗಾ 
ಬೊಕ್ಕಸದಲ್ಲಿದ್ದು ಹಗೆಗಳ ಕೈಗೆ ಸಿಕ್ಕಿದ ನಾಣ್ಯಗಳ ವಿಎರ . . . ಶಿವರಂಯಿಂ 80) ವೃಕ್ಷಪಂಕ್ತಿಗಳ (೧ಸಫ್ಳ. ಚ ಪಾತಾಳಗಂಗೆ : ಶ್ರೀಶೈಲ 
ಹೊನ್ನು ಬಾದಷಾಹಿ ಹೊನ್ನು (ಶಿತ್ರಶಾ, ೧೦೪)- ಕಂಧರದೊಳುಐಎಗ: ಸುರಗಂಗೆ ಸ ಸರಸಶಿಯೆಂಂಬ ಪರಮ 
[( ಪಾರ. ಪುದ್‌ಶಂಹೀ, ಬಾದ್‌ಶಾಹೀ ; ಹಿಂ. ಪಾಂತಶಂಹೀ, ನದಿಗಳ ಸಂಗನುದೆ ಶೋಭಿಪಾ ವಂಹನಂಖ್ಯ ಶೀರ್ಥಕ್ಕೆ ಮುದದಿ 
ಪಾದಶೋಹೀ, ಬಾದಶಾಹೀ ; ಮರಾ. ಬಾದಶಪಾಹಿಃ, ಬಾಚ್ಛಿವ್ಪಿಈ ] ನರಸಿಂದಬಿಲದಿಂದೆ ಬಂದು (6ರಾತ. ೩-೧೩-೩೯). [ ಪೂತಾಲ-% ಗಂಗೆ ] 
ಪಾತಳಿ (ನಾ). ೧. ಸವಂತಟ್ಟಾದ ವೆಂಲ್ಭಾಗ, - ಮೇಲ್ಮೈ :| |ಪಾತಾಲಗಡ - ಪಾಠಾಲಗರದಿ' ನೋ. 
ಹಗ್ಗ ಅಲುಗಾಡಿದ್ದರಿಂದ ನೀರ ಮತಟತ ಮೇಲೆ” ಸಣ್ಣ ತೆರೆ ಎದ್ದ ಚ 35 [ಪಾತಾಲಗರಡಿ. ಪಾತಾಲಗಡ, ಪಂತುಳಗಡ, ಪಾತಾಳಗಡೆ, 
(iio. ೧೦೪); ಪ್ರತಿ ಕೊರೆಕಂಬಿಯೂ ಪಾತಳಿಯಿಂದ (siete) ಪಾತಾಳಗರಡಿ. ಪಾತಾಳಗರಂಡ್ಮ, ಪಾತಾಳಗರುಡಿ (ನಾ). ೧. ಬಾವಿ 
ಒಳಬಾಗಿದ' ಒಂದು ಸಣ್ಣ ಚೀಲದಲ್ಲಿದ್ದು ಒಳಸ್ಮಾನನನ್ನು ಪಡೆದಿದೆ ವಣಂತಾದ ಜಲಾಶಯಗಳಲ್ಲಿ ಬಿದ್ದ ವಸ್ತುವನ್ನು ಮೇಲಕ್ಕೆ 
(8ೀಓರೆ. ೪೪) ; ಸಬ್‌ ವುರೀನು ಇನ್ನೂ ನೀರಿನ ಪಾತಳಿಯ ಮೇಲೆಯೇ ತೆಗೆಯಲಂ ಬಳನಂವ. ಕೊಂಡಿಗಳಂಳ ಒಂದಂ ಬಗೆಯ ಕಬ್ಬಿಣದ 
ನಡೆದಿತ್ತು (ಕನಸಿ. a»): ವಿ. ಮಟ್ಟ ; ಹಂತ: ಧಾರವಂಡವು ಸಮುದ್ರ ಸಾಧನ: ಪಾತಾಲಗರಡಿ-ನೀದಲ್ಲಿ ಮಟುಗಿದ ಸಾಮಾನುಗಳನ್ನು ಎತ್ತುವ 
ಪೂತಳಿಯಿಂದ ೨೫೮೦ ಫೂಟು ಟಕ ಮೇಲೆ ಇದೆ (ಟಬ, ೨೩) ; | 40 ಉಕ್ಕಿನ ಸರಪಳಿ" (ಜಾನಕೋ. ೧೩). ಪಾತಾಲಗಡ : ೧. `ಪಾತಾ೦ಗಡ-ಎ 
ಬರಿಯೆ ತರ್ಕದ ಪಾತಳಿಯಲ್ಲಿ ಶೋಭಿಸಬಹುದೂದ ಈ ಶಬ್ದಗಳಿಗೆ ನೀರಲ್ಲಿ ಮುಳುಗಿದ ಸಾಮಾನುಗಳನ್ನು ಎತ್ತುವ ಉಕ್ಕಿನ ಸದಳಿ(ಕಾನಕೋ. 
ವ್ಯವಹಾರಲೋಕದಲ್ಲಿ ಸ್ಥಾನವಿದೆಯೆ  (ಮೂರುರಾ. ೧೩೫). ೧೫). ಪಾತಾಳೆಗಡ : ೧. ಆ ಸರಪಳಿಯ ತುದಿಗೆ ಕಬ್ಬಿಣದೊ೦ದು ಪಾತಾಳ 
[ ಮರಾ. ಪಾತಳೀ] ಗಡ ಹಚ್ಚಿರುತ್ತದೆ (ಮುಂಂಮಿ. ೩-೧೧೩): ಎಷ್ಟೋ ಸಲ ಆತ್ಮ ಹತ್ಯೆಯ 
ಪಾತಳು "ಪತ್ತಲ' ನೋ. | ವಿಚಾರವು. ಬಾವಿಯಲ್ಲಿಯ ಪಾತಾಳಗಡದಂ೦ತೆ ತಲೆಯಲ್ಲಿ ಅಸ್ಪಷ್ಟವಾಗಿ 


ಪಾತೂಲ, ಪಾತಾಳ (ನಾ). ೧. ಭೂವಿಂಯಂ ಕೆಳಗಿನ ಏಳಂ|45 ಸುಳಿದಂಡುತ್ತಿತತ್ತ್ತು. (ಮು. ೩೬). ಪಾತಾಳಗಡ: ೧. ಕೆಲಸ 
ಲೋಕಗಳಲ್ಲಿ ಒಂದಂ ; ನಾಗಲೋಕ : “ಅತಲಃ ... . ತಳಾತಲಃ , ಯಾರದೇ ಪ್ರೇರಣೆಯಿ೦ದವರು ನಿರ್ವಹಿಸಿರಲಿ. . . ಅದರ ಇಕಿ ಮಿತಿ 


ಪಾತಾಲನಿಲಯ 


ಯನ್ನು ' ಪಂತಾಳಗಡೆ' ಹಾಕಿ ಮಧಿಸುತ್ತಾರೆ (ಕ್ಕಿಮೋ. ೪). 
ಪಾತಾಳಗರಡಿ: ೧. ಮಂಂಬಾಯಿಕಹರದಲ್ಲಿ ಆಗುವ ಜೀನಸಗಳ 
ವಿವರವು ನಮಗೆ ಕಂಡು ಬಂದ ಮಟ್ಟಿಗೆ ಕೆಳಗೆ ಬರಿಯಲ್ಪಟ್ಟಿದೆ. 
೧. ಆಡಕೊತ್ತಗಳು . . . ೨೩. ಪಾತಾಳಗರಡಿ (ನೀರಿನಲ್ಲಿ ಹುಕಿ ಎಳಗಿನ 
ಸುವತಾನ ತೆಗಿಯುವದು) (ನುಂದಿಎತ್ಕಿ. 900); ಆಕೆ ಬಯಸಿದ ವಸ್ತು, 
ಹಣ್ಣುಹಂಪಲು, ಮಾಂಸ ಯಾವುದನ್ನೆಲ್ಲ ಆತ ಆಕೆಗೆ ಒದಗಿಸಿದ್ದಾನೆ. 
ಪಂತಾಳಗರಡಿ ಹಾಕಿಯಾದರೂ ತಂದುಕೆಇಟ್ಟಿದ್ದಾನೆ. (ಏನಸಿ, ೧೬೯). 
೨. (ಆಲಂ) ರಹಸ್ಮವನ್ನು ಹೊರಗೆ ತೆಗೆಯುವ ವ್ಯಕ್ತಿ : 
ಅಚ್ಚು ತಪ್ಪನವರು ಹೆಂಡಶಿಯ ವನರಾಶಿಗೆ ತಲೆದೂಗಿ, “ನೀನು ಪಾತಾಳಗರಡಿ 
ಕಣೇ ರವತಾ” . . . ಎಂದರು (ಗೃಹಂ. ೧೦೪). ಪಾತಾಳಗರುಡ, : 
ವಿ. ನಂಗಯ್ಯಸೆಟ್ನರೊ 1 ಪಾತುಳಗರುಡ ಅವರು (ಹಹಸ. ೬೩)- 
ಪಾತಾಳಗರುಡಿ : ೧. ಪಾತಾಳಗರುಡಿಯ ಕೊಂಡಿಗೆ ಸಿಕ್ಕಿಕೊಂಡ ವಸ್ತು 
ನಡುವೆಯೇ ತಪ್ಲಿಸಿಕೆೊಂಡಿತ್ತು (ಕುೂರುರಾ. ೦೦೪): 
[ ತಮಿ. ಪುತಾಳಕ್ಕರಣ್ಣಿ ] 

ಪಾತಾಲನಿಲಯ (ನಾ). ಪಾತಾಳದಲ್ಲಿ ನೆಲಸಿರುವವನಂ ; ದೈತ್ಯ: 
“ಅಸುರ; . ದಾನವಃ . . . ಪಾತಾಲನಿಲಯಃ (ಸ್ಮೃತಾಃ) -ಈ ೮ 
ಅಸುರರ ಪೆಸರ*” (ಹರಯ. ೩-೫). [ ಪಂತಾಲ--ನಿಲಯು) 

ಪಾತಾಲಲೋಕ, ಪಾತಾಳಲೋಕ (ನಾ). ಭೂವಿಯಂ ಕೆಳಗಿನ ಏಳು 
ಲೋಕಗಳಲ್ಲಿ ಒಂದಂ; ನಾಗಲೋಕ; ಪಾತಾಳ: “ವಾತಾಳಮೆನಲು... 
ರಸಾತಲಮೆನಲ್ಕ ಧೋಭುಎನಮೆಂದೆನಲು ಪಂತಾಲ[ಶಾಕಾಂ. ಳ]ಲೋಕಕ್ಕೆ 
ನಾವಂ" (ಕುಂಗರಾ. ೧೧೬-೦: ಪಾತಾಳಲೋಕ : ಪಾತಾಳಲೋಕ 
ವಿಜಯಂ ಪತಾತಂಗಕನಿಷ್ಟಸಿದ್ಧಿಬಿಸಾಯೆರಡುಂ ವಂ ಸ್ರೀತಿಸಕಲಾನೀವಿಖ್ಯ್ಕೂಶಿ 
ಯೆನುತ್ತಐನಿಪಾಲತನೆಯಂ ನಲಿದಂ (ದಕಳು . ೩-೩೨) ; ವರವು 
ಜಂಗಮದಲ್ಲಿ ಹದಿನಾಲ್ಕುಲೋಕಂಗಳಡಗಿರ್ಪವು ನೋಡಾ ಅದೆಂತೆಂದೊಡೆ 
ಪಾದತಳದಲ್ಲಿ ಅತಳಲೋಕ . . . ಕಟೆಯಲ್ಲಿ ವಾತಾಳಲೋಕ : (೪೧ಂರೇ. 
೧೪೨೨೧೨೪). [ಐಂತಾಲ--ಲೋಕ) 

ಪಾತಾಳ "ಪಾತಾಲ' ನೋ. 

ಪಾತಾಳಖಾತ (ನಾ). ಬಹಳ ಆಳವಾದ ಕಂದಕ: ಉಯುಳಿದೆನೊ 
ಪೂತಾಳಖಾತಕೆ ಎಂದು ಎದೆಯೊಳಗಂಗಿರೆ . . . ಯಾವ ಕೈಯೋ 
ಕಾಯುತಿದೆ ಈ ಮಂರುಳುವುಂನವನು ವಂಚಿಸಿ (ಜಾಡುಶಾ. ೩೨-೨೦); 
ಆನಂತ್ಯದೊಂದು ನ: ಜಲಧಿಯಲ್ಲಿ ಹೊರಟಿಹುದು ನನ್ನ ನಂದೆ... 
ಮಸುಕು ಮಸುತು ಹಿಂದೆಲ್ಲ ವಂ ದೆ ಪಾತುಳಖುತಸಿಂಧು(ತೈಕ್ಕಾಲ- ೦೨-೩). 

[ಐಂತಂಳ (= ವೂತಾಲ)-1ಖಾತ,] 

ಪಾತಾಳಗಂಗೆ " ಪಾತಾಲಗಂಗೆ' ನೋ. 

ಪಾತಾಳಗಂಧಿ (ನಾ). ಹಾವಿನ ವಿಷವನ್ನು ಪರಿಹರಿಸುವ ಒಂದಂ 
ಬಗೆಯ ವಂೂಲಿಕೆ: ಸೂತ್ರನಾಭಿ, ಸರ್ಪಗಂಧಿ, ಪಂತಾಳಗಂಧಿ, 
ಶಿವನಾಭಿಬಳ್ಳಿ (ಮೃಠಿಗಿ. ೬೬-೧೩೪೦)- 

[ ಪಾತಾಳ (= ಪಂತಾಲ)--ಗಂಧಿ) 

ಪಾತಾಳಗಡ : ಪಾತಾಲಗರಡಿ' ನೋ. 

ಪಾತಾಳಗಡೆ " ಪಾತೂಲಗರಡಿ' ನೋ. 

ಪಾತಾಳೆಗರಡಿ " ಪಾತಾೂಲಗರಡಿ' ನೋ. 

ಪಾತಾಳಗರುಡ್ಕ « ಪೂತಾಲಗರಡಿ' ನೋ. 

ಪಾತಾಳಗರುಡ್ಕ (ನಾ). ಹಾವಿನ ವಿಷವನ್ನು ಪರಿಹರಿಸಂವ ಒಂದಂ 
ಬಗೆಯಂ ಮೂಲಿಕೆ ; ಸರ್ಪಾಕ್ಷಿ: ಪಂತಾಳಗರುಡನ ಬೇರಂ ಆದಿತ್ಯವಾರ 
ಮೋನದಿಂದ ತಂದು... ಮುಟ್ಟಿಸೆ ಸ್ತ್ರೀವಶ್ಶ (ಅಕ್ಕಿ. ೨೧೭) ; 
ಪಾತಾಳಗರುಡಸಮೂಲವುಂ ಚೂರ್ಣಂ ವಾಡಿ ಹಸುವಿನ ತುಪ್ಪದಲ್ಲಿ 


೫೫೦೦ 


- 
೦ 


po 
೮ 


45 


ಪಾಂತಿಳಿ 
ಕಲಸಿ ಮೆಲ್ಲಲು ಬಹುಮೂತ್ರಂ ನಿಲ್ಲುವುದು (ತಳಕ್ಕೆ. ಆಂ 
* ಗರುಡಪಾತಾಳ ' ಪರಾ. [| ಎಸೆ. ಐಾತಾಲಗರುಡೀ ] 


ಹಾತಾಳಗರುಡಿ : ಪಾತಾಲಗರಡಿ ' ನೋ. 

ಪಾತಾಳತಳ (ನಾ). ಪಾತಾಳಪ್ರದೇಶ : ಪಾತಾಳತಳಮನೆಯ್ದಿದ ಖಾತಾ 
ಸುರಪುರಮನೆಯ್ದಿದಟ್ಟಳೆ ಪೆಂಪು ದ್ಯೋತಿಸೆ ಪುರವಿಟ್‌ಪುದು ಭೋಗಾ 
ಶಯದ 


ಭೋಗವತಶಿಯನಮುರಾವತಿಯೆಂ (6ತಿ, ೨-೨0; ವಿಲಸಿತ 
ಮಹೋಕ್ಷವಾಹನ ಮಹೋಕ್ಷಪಾತಕರಲಘು ಪಾತಾಳತಳವಾಹಿ 
ರಕ್ತಾಕ್ಷರುಂ ಲುಲಿತ ತ್ರಿಯೆಕ್ಷಂ ಸಹಸ್ರೋದರಂ ದೀರ್ಫಲೋಚನಂ 


ಹ್ರಸ್ವಕಂಠಂ (ಅಲ. ೪-೪-೨೩)- 
1 ಪೂತಾಳೆ (ಎ ಪಾತಾಲ) + ತಳೆ (ಇ ತಲ) 
ಪಾತಾಳನಿವಾಸಿ (ನಾ). ಪಾತಾಳದಲ್ಲಿ ನೆಲೆಸಿರುವವನಂ ; ರಕ್ಕಸ 
ದೈತ್ಯ : “ದನುಜರ್‌ ದೈತೇಯೆ೦್‌? . . . ಪಾತಾಳನಿನಾಸಿಗೂೋ 
ಸುರದ್ವಿಷರೆನೆ ದೈತ್ಕರ್‌” (ರಸ್ತುಕೋ. ೬-ಆ೨)- 
[ ಪಾತಾಳ (ಎಾಪಾತಾಲ) ನಿವಾಸಿ ] 
ಪಾತಾಳಬಾಣ (ನಾ). (ನೆಲವನ್ನು ಭೆ:ದಿಸಿ) ಪಾತಾಳದ ವರೆಗೆ 
ಹೋಗಂವ ಒಂದಂ ಬಗೆಯ ಬಾಣ: ಆಕಾಶಗಾಮಿನಿ ಸೊರೆಬಾಣ 
ನೊಪ್ಪರಿ ಪೂತುಳಬಾಣ ವಡಕುಬಾಣ ವಮಾಯೂರಿ ಖೇಟಕ ಮುಂತಾದ. 
ಶತ್ರುಜಯಾತ್ಮರಕ್ಷೂದಿಸಾಧನೆವಿಶೇಷಂಗಿಂದಲುಂ (ಕೇಳ. 3೬೬). 
[ ಪಾತಾಳ (ಎಪಾತಾಲ)4ಬಾಣ್ಯ ] 
ಪಾತಾಳಮರ (ನಾ). ಒಂದಂ ಬಗೆಯಂ ಮರ: ಪೇನಾರಿವೂರ, 
ಪೀನಂರಿ, ಪಾುತುಳ ಮರ, : ಭೇತಂಳ, ತೊಕಡಕನೆ ಮರ, ಭಾತಾಳ 
(ಮ್ಮ. ೭೨-೦೭೨). [ಪಾತುಳ್ಮ-4ಮರ್ನೆ ] 
ಪಾತಾಳೆಯಂತ್ರ (ನಾ). ಔಷಧಿಗಳನ್ನೂ ಭಟ್ಟಿ ಇಳಿಸಲಂ ಬಳನಂವ, 
ಭೂವಿಂಯಲ್ಲಿ ಹಂಗಿದಿಡುವ ಒಂದು ಬಗೆಯ ಯಂತ್ರ :: ಜೇವಾಳದ 
ಬೀಜವಂ ಕಹಿಸೋರೆಯ ಬೀಜ ಸಹ ಪಾತಾಳೆಯೆಂತ್ರದಿಂ ತೈಲವ 
ತೆಗೆದು... ಲೇಪವ ಮಾಡೆ ಆಮಾಂತ್ಯ ವಿರೇಚನ ಮಕ್ಕುಂ (ಸಳರ್ಕೆ. ೬೦೫). 
[ ಪಾತಾಳ (--ಪುಶಾಲ)--ಯಂತ್ರ ) 
ಪಾತಾಳಯಂತ್ರಿ (ನಾ). ಗಂಪ್ರಕಾರಸ್ಥಾನ ಮಾಡುವ ವ್ಯಕ್ತಿ: ನೀನು 
ಇಂಥಾ ಪಾತಾಳೆಯಂತ್ರಿ ಎಂಬುದು ನಮಗೆ ತಿಳಿದಿರಲಿಲ್ಲ (೨್ಶ್ಮರ- 60); 
ಪುತಾಳಯಂಶ್ರಿಗಳಾದ ಪೋಲೀಸರು ಪೂರ್ವ ಪಶ್ಚಿಮಗಳನ್ನೊಂದು 
ವಹಾಡುವಂತಹೆ ಪಾತುಳಯಂಶ್ರಿಗಳಿರುವರೆಂಬಂದನ್ನು ... ಕೇಳಿ 
ಅರಿತಿದ್ದರು (ಸ್ಮೂಂಬು. ೦೦೯). [ ಮರಾ. ಪಾತುಲಯೆಂಶ್ರೀ) 
ಪಾತಾಳಲೋಕ 1ಪಂತಾಲಲೋಕ ' ನೋ. 
ಪಾತಾಳಸುಳಿ (ನಾ). ದನದ ಹೊಟ್ಟೆಯ ಕೆಳಭಾಗದಲ್ಲಿರುವ ಒಂದಂ 
ಬಗೆಯ ಕೆಟ್ಟ ಶಿ ಸಂಳಿ; ದನಾ ಪರೀಕ್ಷೆ ಮಾಡೋವಾಗ ಹೀನಸುಳಿ, 
ಪಾತಾಳಸುಳಿ, ದಾವಣಿಸುಳಿ . , . ಇವೆಲ್ಲುನೂ ಚಂದಾಗಿ ನೋಡಿ ಒಳ್ಳೇ 
ಸುಳಿ ಇರೋದು ತತ್ರಾಲಾ (ಶುನ್ಠಿಶ. ೧೬೩). 
[ ಪಾತಾಳ (ಎ ಪಾತೂಲ) * ಸುಳ್ಳಿ (ಸುರ್ಯ) 1 
ಪಾತಾಳಾಂಕಣ (ನಾ). ನೆಲವಂನೆಯಂ ಅಂಗಳ; ` ಭೂವಿಂಯಂ 
ಮಟ್ಟದಿಂದ ಕೆಳಗಿನ ಅಂಗಳ : ಪಾಳೆಯಗಾರರೆ ಕಾಲದಲ್ಲಿ ನಲವತ್ತು 
ಸ್ತಂಭಗಳ ಪಾತಾಳಾಂಕಣ ರಚಿತವಾಯಿತು (ಹೂಯ್ಮನಾ. ೯3) ; ನೀನು 
ದನ ಕಾಯುವುದಕ್ಕೂ ನಾಲಾಹಿಕ್‌ ಎನ್ನಿಸಿಕೊಂಡ) ಮತ್ತೆ ಬಸವಣ್ಣದೇವರ 
ಗುಡಿಯ ಹಾತುಳಾಂಕಣವನ್ನು ಹಿಡಿದಿದ್ದ (ಕಳುಕು. ೦). 
[ ಪಾತಾಳ (ಇಾಪಾತಾಲ)--ಅಂಕಣ ] 
ಪಾತಾಳಿ (ನಾ). ಪಾತಾಳಲೋಕದ ಒಡೆಯಂ ; ವಾಸುಕಿ: ದೀನನೇ 
ಶರನಿಕರದಲಿ ಪನಮಾನಜನೊ ಪಾಶಾಳಿಯೋ!( ಶಾಕಾಂ. ಪವಮಾನೆತನುಜ 


ಪಾತಿ, 


ನೊ ಪಾವಕನೊ)ಕಲಿ ವೈನತೇಯನೊ ಕರ್ಣನೆೋ ನುವಜ್‌ಯೆವು (ಕುವ್ಮಾಕ, 
೧೨-೨8). (ಸಂ. ಪಾತಾಲಿನ"] 

ಪಾತಿ,, ಪಾತೆ, (ನಾ). ೧. ವಂರ, ಗಿಡಗಳ ಬುಡದಲ್ಲಿ ನೀರು 
ನಿಲ್ಲಲಂ ಮಾಡಿರಂವ ಕಟ್ಟೆ ; ಆಲವಾಲ : ಶರತ್ಕಾಲದಲ್ಲಿ ಮಳೆಯಿಲ್ಲದೆ 
ಸ್ವಲ್ಪ ಬಾಡುವ ಸಮಯದಲ್ಲಿ ತರುಗಳ ಪಾತಿಯನಿ ತುಂಬಿದ ಜಲವು 
ಯಿಂಗಿ ಚನ್ನಾಗಿ ನೀರು ನಿಲ್ಲುವ ಪರಿಯಂತವು ಜಲವಂ ಕಟ ಬೇಕು 
(ಇ9ಿಗಂರಿ, ೪೭೯); ಜನ . . . ಸಸಿಗಳಿಗೆ ಡತ್ತಿರುವ ಹುಳುಗಳನ್ನು 
ಬಿಡಿಸುವುದು. ಅವುಗಳ ಪಾಶಿ ಸರಿಮಾಡಿ ಗೊಬ್ಬರ ಹಾಕುವುನು-- 
ಇತ್ಕಾದಿ ಕೆಲಸಗಳಲ್ಲಿ ತೊಡಗಿದ್ದರು (೭ರ್ಕಾರೆ. ೧): ವಿ. ಬೀಜ ಬಿತ್ತಲು 
ಮಾಡಿರಂವ ವಂಡಿ : ಓತು ಮಾಡುವ ಲಿಂಗವಂತರ ಭಾತಿಗಳು ಶಿಎಭಕ್ತಿ 
ಬೀಜಕೆ ಪಾಶಿಗಳು ಪರಮಾರ್ಥನಿಜಯೋಗಪ್ರಸೂಶಿಗಳು (ಏಸಪು. ೩೭-೯೭); 
ಇಂತಹ ಎರಡು ಬೀಜಗಳನ್ನು ಒಂದೇ ಹೊಲದ ಎರಡು ಪಾಶಿಗಳಲ್ಲಿ 
ನೆಟ್ಟರೆ ಕೆಲವು ಕ2ಲದ ನಂತರ ಒಂದು ಅರಳಿಮುರವಾಗಿಯೂ ಮತ್ತೊಂದು 
ಆಲದ ಮರವಾಗಿಯೂ ಪ್ರಕಟವಾಗುತ್ತವೆ (ಊೀವಾತ್ಮ. ೦೬೪); ಸೊಪ್ಪಿನ 
ಬೀಜ ಬಿತ್ತುವುದಾದರೆ ಪಾತಿ ಮಾಡಬೇಕು (ತರರೆ. ೬೭). ಪಾತೆ,: ೧. 
ಯಾತದ ತುದಿಯಲ್ಲಿ ಕಟ್ಟಿದ ವ:ಡಕೆಯಂತೆ ಅದ ನೀತಿವಂತರು ಮೆಟ್ಟಿದಡೆ 
ಪಾತಾಳದ ಉದಕವ ತಂದ: ಪಾತೆಗೆ ಹರಹಿದ ತೆಅನಂತೆ (ನೋಳಿಮಾ. 


೨೦9-೪೦೫೩) ; ಜಲವನದಾವಳೀಂಟಳೆರೆದಲ್ಲದೆ ನಿವ್ಮುಯ ಪಾತೆಗಂಬಂವಂ 
(ಕಾಳುಂತ, 8೩-೮೭); ಸೀತೆ. ಹತ್ತಿಗಿಡದ ಪಾತೆಯೊಳಕ್ಕೆ 
ಧೊಪ್ಪನೆ ಬಿದ್ದಳು (ಅರತು. ೨೦೭). ೨. ಅದೇ ಸಂಸಾರಪಾತೆಯುಲ್ಲಿ 


ಪುಟ್ಟದಾದ ಒಂದು ಗುಲಾಬಿಯ ಉದ್ಭವವಾಗಿ (ರಿನಾರಿ. ೮)- 
[ದೇ.8 ತಮಿ. ಮಲ. ಪಾತ್ತಿ; ತುಳು. ಪಾಶಿ; ತೆಲು. ಪಂದಿ. ಪೂದು] 
ಪಾತಿ (ನಾ). ಒಬ್ಬರು ಕುಳಿತುಕೊಳ್ಳುವಂತಹ ದೋಣಿ : ಚಿಕ್ಕ 
ದೋಣಿ : ಶಾನುಭಾಗರು ದೋಣಿಯವನೊಬ್ಬನನ್ನು ಕರೆದು "ಬೆಳ್ಳ, 
ಕೋಡಿಗೆ ಪಾಶಿಯನ್ನು ಹಿಡಿ ನೋಡುವ" ಎಂದರು (ಮರತು, ೪೭೬) ; 
ದೋಣಿ ಪಾತಿ ಹರಿಗೋಲು ಅಲ್ಲು ಇಲ್ಲು ಎಲ್ಲೆಲ್ಲೂ ಕಾಣಲಿಲ್ಲ ಈತನು 
(ನಡೆದಿ. ೬೮-೯); ಎಂತಹ ಸೆಳೆತಕ್ಕೂ ತಮ್ಮ ಪುಟ್ಟ ದೋಣಿ, 
ಪಾಶಿಗಳನ್ನು ಒಯ್ಯಬಲ್ಲರು (ರಾಂಪ್ರ. 1, ೩6೩). 'ಪಾಶಿಗ' 

[ದೇ.॥ ತಮಿ. ಪಾತ; ತುಳು. ಪಾತಿ) 

ಪಾತಿಗ (ನಾ). ದೋಣಿಯನ್ನು ನಡೆಸಂವವನಸಿ: ವ 
ಯದನಳವೆ ನನ್ನ ಹುಟ್ಟನಿಕ್ಕಲು, ಪಾತಿಗ? 
[ಪಕ್ಕಿ - ಗ್ಯ ] 
ಪಾತಿತ (ಗಂ). ಬೀಳುವಂತೆ ಮಾಡಿದ ; 
ಪಾಶಿತದ್ವಿಪಪತುಕಂ ಕುಂ(ದಿ]ಶೀಕಂ ಭಯಸಾಕುಳಿತಾನೀಕನಪಾಸ್ತವಿಕ್ರವಮು 
ಗುಣೋದ್ರೇಕಂ (Ws. ೨೧-೨೬; 3010 ), ಆತನನುಜಂ 
ಜಗದ್ವಿಖ್ಯಾತಂ ಶ್ರೀ[ಬಾ)ಚಿರಾಜದಣ್ಣ್ನಾಧೀಶಂ ಪಾತಿತಸಮಸ್ತದೀರಾರಃತಿ 


ಪರಾ. 


ರ್‌ ಪಿನ 
ನ್‌ 


Ke 


ಹಟ ನರಿ 
ಬ) 


(ಗಿಳಿಪಿಂ. ೫೫-೨೪) 


ಬೀಳಿಸಿದ : ಕೆಡವಿದ : 


ಬಲಂ (ಳಂಆ, ೪-೨-೧೦೨: 1058) - (ಸಂ. } 

ಪಾತಿತ್ಯ (ನಾ). ಅಧಃಪತನ: ದುರ್ಗತಿ: ಕುಂಜಣಿವಿದೈಯಲ್ಲಿ 
ವಾರೆಂಗತಳಾದ ಆ ಹೆಣ್ಣು ತನ್ನ ಸಖಿಯನ್ನು ತಿದ್ದುವ ಬದಲು 
ಪಾತಿತ್ಯದ ರಸಂ ತಳಕ್ಕೆ ನೂಕುತ್ತಾಳೆ (ನಂಜುಂಡ, ೭೩) [ ಸಂ. 


] 
ಪಾತಿವ್ರತೆ (ನಂ). ಗಂಡನ ಸೇವೆಯೇ ವ್ರತವಾಗಿ ಉಳ್ಳೆವಳಂ: 
ಹದಿಬದೆ : ಪತಿವ್ರತೆ: ಭುವನದೊಳು ನಾವಹಗೆ ಪರಮೋತ್ಸವದ 


Ka] 


ಪಾಶಿಪ್ರತೆಯರಾಗಿಯಂ ಶಿವಚರಣ ಸಮಭಕ್ತಿಯಂಕ್ರಿಯೊಳಾಚರಿಸುಶಿಹೆವು 


(ರಸಪು. ೨8-೩೭)- [ ಸಂ. ಪಾತಿವ್ರತಃ ) 
ಪಾತಿವ್ರತ್ಯ (ನಾ). ಪತಿವ್ರತೆಯಾಗಿರುವಿಕೆ : ಪತಿವ್ರತಾಧರ್ಮ: 
ಅಹಹ ಪಾತಿವ್ರತ್ಕವತಿಸನ್ನಿಹಿತವಲ್ಲಾ ನಿನಗೆ ಹಲಬರ ಮಹಿಳೆ ಸಶಿ 


೫೫೦೧ 


ಪಾತ್ರ 


ಯೆನಿಸುವರೆ ತರುಣಿಯರುಗಳಲಾ ಅರುಂಧತಿ 

ವೆರಸರಸ್ವ ತಿಯನಿಬರೀಕೆಯ ಸರಿಗೆ ಹೋಲಿಸಬಹುದೆ ಪಾತಿ ಸ್ರತ್ಮಶೀಲದಲಿ 

ಪರಮಪಾತಿನ್ರತ್ಯ ರೂಪವು ನಾರಿಗೆ ಸ್ವರ 
ದಿಂಪು ರೂಪು ಕೋಗಿಲೆಗೆ (ಇಂಕಾಶ, ೧೩೩.೬೪). [ಸಂ.] 

5 |ಪಾತೀದಾರ (ನಾ). ಪಾಲುಗಾರ : ಭಾಗಸ್ಥ : ಹಿಸ್ಸೆದಾರ ; ತಾನೇ 
ರಂಚಿಪ್ಪನನ್ನು ನಂಕಾಣೆಯ ಪಾಶೀದಾರನನನ್ನಗಿ ಮಾಡಿಕೊಂಡು ಕಂತ್ರುಟದ 
ವ್ಯವಹಾರದಲ್ಲಿ ತೊಡಕಿಸಬೇಕೆಂದ: ಯೋಚನೆ ಹಂಕಿದುಗ. ಶಾನೇ ಅವನ 
ಮನೆ ತನಕ ನಂಕೆಂಟ: ಸಾರೆ ಎಡತಾಕಬೆ:ಕಾಯಿಂತು (೨೬೭೫.11, ೩೦೬): 

[ “ಮರಾ. ಪಾಶೀದಾರ ] 

ಪಾತುರ "ಪುಠರ' ನೋ. 

ಪಾತುರೆ (ನಾ). (ಕೊಡವಜನರು ಹುತ್ತರಿಹಬ್ಬದ ಕೋಲಾಟದಲ್ಲಿ 
ಬಳಸಂವ) ಒಂದಂ ಬಗೆಯ ನಾಗಬೆತ್ತದ ಕೋಲು: ಆತನ 
ಸಂಗಡ ಪರಿಯಕಳಿ ಆಡುವುದೆ:ದರೆ ಪಾತುರೆ ಹೊಯ್ಲುಗಳಿಂದ ತೊಡೆ 
ಮುತ್ತು ಕಾಲುಗಳನ್ನು ಹುಣ್ಣು ಮಾಡಿಕೊಳ್ಳುವುದೆಂದು 
ಬಲ್ಲರು (ಹುಂಶಾ. ೧೨೬): [ “ಕೊಡ. ಪಾತೂರೆ] 

ಪಾತುರೆಕೋಲು (ನಾ). -ಪಾತುರೆ : ಕುಳಿಶಿದ್ದವ ಎದ್ದು ನಿಂತು ಎಡಗೆ 


(ಕುವ್ತಾಅ, 3೨-೨೮); 


(69803. ೪೩-೫೦); 


ಅವರೆಲ್ಲರೂ 


ಕುಣಿಯಲಾರಂಭಿಸಿದ (ಹುಂಹಾ. 9೨೬); ಚಿಮ್ಮಿ. 
ಹೆೊೊಯ್ಲಿಗೆ ಕುಣಿವ ಪದ ಹೊರಹೆ೧ಮ್ಮುಲಿ, (ಕಶಪು. ೬-೧೫೨) - 
[ ಪಾತುರೆ4ಕೋಲ್ಲು (ಎಕೋಲ್‌,). / ಕೊಡ. ಪೂತೂರೆಕೋಲ್‌ ] 
ಪಾತುಶಾಹ : ಪಾತಶಹ ' ನೋ. 
ಪಾತೆ, : ಪಾಠತ್ಮಿ' ನೋ. 


ಪಾತ್ಕೆ. ಹಾತೆ (ನಾ). ೧. "ಪಾತರಗಿತ್ತಿ, ಚಿಟ್ಟೆ'' (೧೪೦. ಏಶ್ಶಕೆ): 


ನಡುಚೈತ್ರದಿ ಮಸಗೆ ಗ್ರೀಷ್ಠ, ಬೇಯದೆ ಮನಸು ? ಮಗಚದೆ'ಮುಗ 
೬೨] ಜಲದೊಳೂಷ್ಮಕಡಸಿದ ಕನಸು? ಪಂತೆಯೆಲರ ಪುತಿಯಿಲ್ಲ. ತರಗೆಲೆಗಳ 
ಬಟ್ಟೆಯೊಲ್ಲಡೇವುಮೊ ನೆನಸು? (೧929, ೧೦೬.೧೪). ಹಾತೆ : ೧. 


ಮಿಡಿತೆ ಹಂತೆ ಖಾವುಗಳೆಲ್ಲ ಈ ಬೆಂಕಿಗೆ ಬದುಕಲುಂಟಾ ? (2೪೧. ೩0); 
ಗಿಡಗಳ ಸಂತಾನಕ್ರಮದಲ್ಲಿ, ಪರಾಗವಿನಿಮಯವು ಮುಖ್ಯವಾದ ಒಂದು 
ರೀತಿ. ಈ ಕೆಲಸವು ಹಂತೆ, ಹುಳು, ಹುಪ್ಪಟೆ ಮೊದಲಾದ ಕ್ರಿಮಿಕೀಟ 


೩0) ಗಳಿಂದ ಸಾಗುವದು (ಕಾಂಶ್ರ. 1. ೭5೦). ೨. ಜಿರಲೆ ಮುಂತಾದ 
ಕೀಟ: ಎಲುವ ಕಡಿವ ಶ್ವಾನ (ಸ್ವಾನ) ನಂತೆ ಹಾತೆಯ (ಹತ್ತಿಯ 
ಹುಳವ) ತಿಂಬ ಹಲ್ಲಿಯಂತೆ . . . ಭೋಗಕ್ಕೆ ಮಚ್ಚಿ ಹುಚ್ಚಾದಿರಲ್ಲಾ 
(ರವ. ೦೩೩-900); ಮಾತಿನ ಮಾಲೆಯೂ ತೂತುದ ಮಡಿಕೆಯೂ 
ಹಸತೆಯು ಹುಖ್ಲುಸರವೆಯ ಇವು ನಾಲ್ಕೂ ಐತಕ್ಕು ಬೇಡ (ಸರ್ವಜ್ಞ. 

35) ೧೬). ೩. ಪತಂಗ: ದೀಪದ ಹುಳು: `ಹಾತೆಹುಳಂ' ಪರಾ. 


(8 


[ದೇ.॥ ತುಳು. ಪಂತೆ, ಖಾಂತೆ; ಕೊಡ. ಪುತೆ) 
ಪಾತೇಲಿ (ನು). ಅಗಲವಾದ ಬಾಯನ್ನುಳ್ಳೆ ಪೂತ್ರೆ: ಬೋಗುಣಿ; 
| ಡಬರಿ : ದೊಡ್ಡ ದೊಡ್ಡ ಹಂಡೆಗಳು. ಕೊಳಗಗಳು. 
ದಲ್ಲದೆ ನಿತ್ಯದ ಕೆಲಸಕ್ಕೆ ಬೇಕಾಗುವ... 
ಹೆ (ಕಾಗೆ. ೪೬ಂ) : ಒಲೆಯ: ಮೇಲೆ 
ತೇಲಿಯಲ್ಲಿ ಗ:ಳಂಬ ಬೇಯುತ್ತಿ ತತ್ತಿ (ಸ್ಮೃತಿ. ೨೫೨)- 
[೯ಮರಾ, ಹೂತೇಲಿ, ಪುತೇಲೆ ] 
ಪಾತ್ರ (ನಾ). ೧. ದಂಂಡಗಿರುವ ಸಣ್ಣ ಪಾತ್ರೆ ; ಕುಡಿಯಂವ 
ಬಟ್ಟಲು. ೨. ತಟ್ಟೆ, ಹರಿವಾಣ, ಮಡಕೆ, ಮುಂತಾದ ಪಾತ್ರೆ : 


ಐತೇ ೭ಗಳು ಆಗುವ 
ಹೆ:ರಳವೂಗಿ 


#0 ಒಂದು ದೊಡ್ಡ 


45 ಭಾಂಡ: " ಪಾತ್ರಂ ಭಂಂಡಂ ಸಾಲಿಯಮತ್ರಂ ಭಾಜನಮೆನಿಕ್ಕುಂ ” 
(ಕತ್ಸುಕೊ1.. 96-9೬) : 7 ಅಮುತ್ರಂ, ಭಾಜನಂ, ಪಾತ್ರಂ. ಸ್ಮಾಲಂ 


ಪಾತ್ರ 


ಈ ೪ ತಳಿಗೆ" (ಹಗು. ೩೪ ೦೭೨); ಪಾತ್ರವಿದ್ಧಷ್ಟೆ ನಿಃರು 
ಸಿಕ್ಕೀತು (ಗಾರ). ೩. ಪೂಜೆ, ಯಜ್ಞಯಾಗಾದಿಗಳಲ್ಲಿ ಬಳಸಂವ 
ಪಾತ್ರೆ : “ಪೂಜೋಪಹಂರಮುವೆ ಬಲಿ ಭೂಜನಮುಪಯೋಗ್ಯಮಪ್ಪುದುಂ 
೪. ಎರಡು ದಡಗಳ ನಡಂ| 
ನದಿ, ಹೊಳೆ ವಂಂಂತಾ 


ತೂಂ ಪಾತ್ರಂ” (ಫಸ್ತುಕೋ. ೦೨೨-೨3೪)- 
ವಿನ ನೀರು ಪರಿಯಂವ ಪ್ರದೇಶ ; 
ದಂವುಗಳ ಒಡಲಂ : "ಎರಡು ತಡಿಯ ನಡು ಪಾತ್ರವೆ:ಬುದು” 
(ಹರಿಯು. ₹ :ವೇರಿಯು ಶಿವನ ಜಡೆಯಿದಿಳಿದ 
ಗಂಗೆಯ ಹಂಗೆ ಮೈತುಂಬಿ ಹರಿಯುಶ್ತಿದ್ದೂಳೆ. ಪುತ್ರ ತುಂಬಿ ದಡ 
ಗಳನ್ನು ಅಲೆಗಳು ಅಪ್ಪಳಿಸುಪ್ತಿವೆ (ಸಕ%. ೦೨). ೫. ನೇಗಿಲಿನಿಂದ 
ಉತ್ತ ಸಾಲು, ಗೆರೆ: “ಪಾತ್ರಂ ಸೀತಾಗ್ರಮಂಂ " (ನಸ್ತುಕೋ. 
086-006). ೬. ದೋಣಿ; ನಾವೆ: ಭವಾಂಭೋಧಿಯ ತಡಿಯನೆಯ್ದಿ 
ಸೆಮ್ಮಂ ನಯನಿಕ್ಷೇಪಪ್ರವರಾಣಪಂತ್ರದಿನರುಹಾ (ಶತಂಕಾಮಾ, ೭-೪೦): 
೩. ಯೋಗ್ಯತೆ; ಅರ್ಹತೆ : ಸ್ನೇಹವನೆಣಿಸನು ಗಣಿಸನು ಪುತ್ರವನಂತೆ 
ದಶಾಂತರಗಳನು ಉತ್ತಮನು (ಇಂ೫ಾಶ. ೩೦-೩6). ಲೆ. 
ಯೋಗ್ಯತೆಯನ್ನು ಹೊಂದಿರಂವಂತಹಃದಂ ; ಯೋಗ್ಯವಾದಂದಂ: 
ಈ ನೆಲ ಗೌರವ ಹಾಗೂ ಕೀರ್ತಿಗಂಗೆ ಪಾತ್ರವಾಗಿತ್ತೆಂದು ಅರ್ಥ 
(ಪ್ರಾಂ. 69). ೯. ಯೋಗ್ಯನಾದವನು ; ಅರ್ಹನಾದವನಂ : 
ಪಾತ್ರ ಆಪಾತ್ರವೆಂದು ಕಂಡರೆ ಶಿವನೆಂತು ಮೆಚ್ಚುವನು (೧ಸವ. 609); 


೦೦೦ - ೪೬) ; 


ಅವರಿರವು ಸ್ವರ್ಗಗಿರ್ಗದ ಪದವಿಗಳ ಪ ಎಂಬ ಕೀರ್ಶಿಗೆ 
ತಾವೆ ಪಾತ್ರಲಾಗಿರುತಿರಲು (4ರುಕ. ರೇ. ೪-ಂ8). ೧೦. ದಾನ 
ಮಂಂತಾದಂವುಗಳನ್ನು ಪಡೆಯಲಂ ಯೋಗ್ಯನಾಗಿರಂವವನಂ- 
ಅರ್ಹನಾಗಿರುವವನು: ಪಾತ್ರಮಂತ್ತ ಮುಮುಧ್ಯಮಜಘನ್ಯ ಭೇದದಿಂ 
ಶ್ರಿವಿಧಮಕ್ಕ್‌ (ಅಂತು. 00. ನ); ಉತ್ತಮಪಾತ್ರಂ ಸಕಲ 
ನಿವೃತ್ತಂ ವಿರತಾವಿರತನೆ ವಂಧ್ಯಮಪಾತ್ರಂ ವಂತ್ತಮುಸಂಯಂತ 
ಸಮ್ಮಗ್ವೃತ್ತ ಮನಂ ತಾಂ ಜಘನ್ಯಪಾತ್ರಮೆನಿಕ್ಕುಂ (ತಂರ್ರಶು. ೩-೩೨); 


ದಾನಕ್ಕರಂಹರಿವರಲ್ಲೆಂದು ನೋಡದೆ ಮೂಢವತಾರ್ಗದಲಿ ಕರೆದಪಾತ್ರಂ 
ಗಿತ್ತು ಪಾತ್ರನ ಪರಿಹರಿಸಲೀ ಎರಡಣಂ ಸಂಹರಣವೈದುವುದಾರ್ಜಿಸಿದ 
ಧನವ (ಕುವ್ಮಾಣ. ೩-೨೩) ; ಧನಿಕಂ ಕಳ್ಹೊಡವೆಗೆ ಕಳ್ಳನ ಪಾತ್ರನ 
ಗೈದ ತೆರದೆ (ಉಾಳುಂತ, ೬6-0೨9). ೧೧. ಸೂಹಿತ್ಯಕೃ ಶಿಗಳಲ್ಲಿ ಸೃಷ್ಟಿ 
ಯಾಗಂವ ವ್ಯಕ್ತಿ. ವಸ್ತಿ. ಸನ್ನಿವೇಶ ವಂಂತಾದಂವು : ಅವನು 
ನಿರ್ಮಿಸಿದ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಅದ ವೈಶಿಷ್ಟ್ಯವಿದೆ 
(ರರ್ಶುಸಾ. ವ್ಯಕ್ತಿಯೊಬ್ಬನ ನೈತಿಕದೃಷ್ಟಿಯನ್ನು ಪ್ರಕಟಿಸು 
ವುದೇ ಪಾತ್ರ (608. ೩೨ ಬೀಳೆ); ಶಾಕುಂತಲ . . . ರಾಧ 
ಮುಂತಾಗಿ ನಾಯಕಿಯರ ಪಾತ್ರವೆಲ್ಲ ಇವಳ ಪಾಲಾಗಿದ್ದುವು (ಕಂಗನಾ. 


೬೪); 


06). ೧೨. ವಂಂತ್ರಿ; ಸಚಿವ: ಶ್ರೀನಂಥರಾಜನ ಲಕ್ಷ್ಮೀಪತಿ 
೦25 ಪಶ್ಚಿಮಬಾಲಚಂದ್ರಮಹಾಪಾತ್ರಯಿವರು ಮೊದಲಾದ ಪಾತ್ರ; 
ಸುಮಂತರನೂ ಮಂನಿಯರನೂ ಜೀವಗ್ರಾಡವಾಗಿ ಹಿಡಿದುಕೊಂಡು 


(3993. 3%-11, 800 ೦೨; 1516) ; ವಿದ್ಯಾಧರನೆಂದೆಂಬ ಪತ್ರ ತ್ರ) 


ಮುಗಿದು ನಿಂದು ನುಡಿದನು ರಾವುತಪಾೂಯಿಕೆಯ ಪಸಡೊಂದಿದ ಬಲು 


ಲ 

ಪಂಧಗಳನು (ಕುರಾಸಾಂ. 0೦೬.೬) ; ಉಳಿದ ತ್ರೆ ಕೆ ತ್ರ 1 ಗಳು 

ಅಂದು ಬಿನ್ನವಿಸಿದರಾ ಗಜಪತಿಗಿಂತೆಂದು ರಾವುಶಿಕೆಯಿರವನು (ಕುಂಾಸಾಂ. 

0೬-೦೦). ೧೩. ಅಭಿನಯಿಸಂವವನಂ ; ನಟ: ಅಂತು ಭಾರದ್ವಾಜ 
ಇಗಾವಿ:ಕ ಸಂಗ್ರಾಮರಂಗಕ್ಕೆ ಪಾತ್ರಂಗಳಂ ಸಮೆಯಿಸುಎ 


ಸೂತ್ರಧಾರನಂತೆ ಶಸ್ತ್ರವಿದ್ಯಾಭ್ಯಾಸಂಗೆಯನ್ಸುತ್ತಿರೆ. (ಶಂಶಠಾ. ೨-೩೯ ವ); 
೨೦ಗಳರವಂಗಳಂ ವತಾಣಬೇಡುಲಿವ ವಾದ್ಯಂಗಳಂ ನ೮ಲನಬೇಡೋಲೈಸ: 
ಪಾತ್ರಂಗಳಂ ತಡೆಯಬೇಡ (ಸರ್ಕರಾ, ೬-೩೫) ; ಪಾತ್ರವಾಡೆ 


ತಿರ್ಪ 


೫೫೦೨ 


10 


16 


20 


25 


30 


35 


46 


ಪಾತ್ರಂಬಡೆ (ಕ್ರಿ). 


ಪಾತ್ರಂಸೂಳೆ 


ವುದಕಂ ಬಾಜಿಸಿದಂ (ಕನುರ. ೨3೪೯ ಶ್ರಯೋ) ; ಪತ್ರದ 
ಗೀತದ ನುಡಿಯನು ಕಟ್ಟಿ ಕೊಟ್ಟರು ನಮ್ಮ ತಂದೆ (ಇಂತ. ೧೦-೪೩). 
೧೪. [ನಾಟ್ಕ] ನೃತ್ಯ ; ಕುಣಿತ : ಪಾತ್ರದ ಭೋಗದವರೊಳು ಮಧುಕ 
ನುಧಗೆ ಹೋಗಿ ವಾಾಯಾಂಗನೆಯ ಲಾಸ್ಕದ ಕೇಳಿಯೂಳಿಗ. ಚೋಗ 
ವಿಸುಶಿರುತಿರ್ದ . . . ಅಲ್ಲ.ಸುಪ್ರಭು ಲಿಂಗಲೀಲೆಯಲಿ (ಶ್ರಥುರ. ೫-೬೨): 
ಸ್ವಾನುಭವದ ಸುಖದಿಂದಧಿತವೆ ಪಾತ್ರ ಗಾನ ಮಂಂತಾದೆ ಜುಖಗಳು 
(ಥರ. ೦೩-೦೬೦) ; ಬನವುಸಿಯೆಂಬ ಪಟ್ಟಣದ ವಂ ಸರ 
ರಾಜನಲ್ಲಿ ಮದ್ಮಳಿಕಂಅನಲ್ಲಮನೆಂಬಸನು ಕಾಮಲತೆಯೆಂಬ ವಪುಖ್ರದ 
ಸ್ತ್ರೀಗೆ ಮೆಚ್ಚಿರಲು (ಕೈರಸೂ. 1, 86). ೧೫. ಕುಣಿಯುವವಳು ; 
ನರ್ತಕಿ : ನೇತ್ರೋನ್ಮೀಲನಿಮಾಲನಮಾತ್ರದೆ ನರಸುರವಿಭೇದಮಾಯಮ್ತೂಲ್ಲ 
ದೊಡಾ ಪಾತ್ರಂಗಳಅ೨ಯಲಾಗೆನೆ ಸುತ್ರಾಮನೆ ಸೂತ್ರಧಾರನಾಗಾಡಿಸಿದಂ 
(ಅಕಫು. 8-೪೩). ೧೬. ದೇವಸ್ಥಾನಗಳಲ್ಲಿ ನರ್ತಿಸುವ ದೇವದಾಸಿ : 
ಸೂಳೆಎಳಗಂ ವಂಚಿಗಂಗಂ ಪಲ್‌ಕೂಅರ್ಗ್ಗಂ ಪೂತ್ರಕ್ಕಂ ದೇಸಿಗ ಛಾತ್ರ ಭೋ 
ನಕ್ಕಮೆಂದು ಸಮಕಟ್ಟಿ . . . ಕುಡೆ (ಸಇಎಂ. xr-i. 60-0೬; 1018); 
ವಂಸಿಗಂಗೆ ಮತ್ತರ್‌ ೧೦ ಪಾಡುವರಿರ್ಬರ್ಗ್ಗಂ ಮತ್ತರ್‌ ೩೦ ಪುತ್ರ 
ವೆರಡರ್ಕಂ ಮತ್ತರ್‌ ೪[೮]) ಭೋಗದ ಸೂಳೆಯರ್‌ ೪ (ಇ. 
1-1, ೦೦೩-೩; ಸು. 1070) ; ಪಾತ್ರ ಇಲ್ವರ್ಗ್ಗಂ ಎರೆಯ ಮತ್ತ ೩೨ ಮೊಗೆ 


ವೆತಾತನು 


ಮತ್ತ ೩೦. .. ಸೂಳೆವಳಂಗೆರೆ ಮತ್ತರು ೪ (ಸೌಂ. 22, ೩ಂಂ-«; 
ಸು. 32ನೆಯ ಕತ). ೧೭. (ಕಾರ್ಯದಲ್ಲಿ) ಭಾಗವಹಿಸಂವಿಕೆ,- 
ಭಾಗಿಯಾಗಿರಂವಿಕೆ ; ಸಕ್ರ್ರಿಯವಾಗಿರುವಿಕೆ : ಈಚೆಗೆ ನಡೆದ ಮಂತ್ರಾ 
ಲೋಚನೆಗಳಲ್ಲೆಲ್ಲಾ ಬ್ಲಾಂಡಿಂಗ್ಸನ ಹೆಂಡಶಿಯದೇ ಮುಖ್ಯಬಾತ್ರ 
(ಯೋರತು. ೩೦) ; ಮಾನವಣಇತಿಹಾಸದಲ್ಲಿ, ನದಿಗಳ ಪಾತ್ರ ಬಹಳ 
ಪ್ರಧಾನವಾದುದು (ನನರಿ. ೦6). 

ಪಾತ್ರಜಗದಳೆ ಎ. ಒಂದಂ ಬಿರುದಂ: ಪಡೆದಳೆ ರಾಯರೊಳಪ್ಪು 


ಕುಡೆ ಬಾಚಲದೇವಿ ಪೂತ್ರಜಗದಳೆವೆಸರಂ (ಎಳ. ೪1], 
1113). ಪಾತ್ರಪಾವುಳ ಇ ದೇವಾಲಯಂದ ನರ್ತಕಿ ವರಿತ್ತು 
ಪರಿಚಾರಕವರ್ಗ : ಶ್ರೀಸ್ವಯಂಭುಸೋಮೇಶ್ವರದೇವರ್ಗ್ಗೆ ಸೂಳೆ 
ಗೇರಿಯಂ ಮಾಡಿಸಿ ಅಲ್ಲಿಯ ಪಾತ್ರವೂವಳಕ್ಕೆಂ ಬಂದ ಸೂಳೆಯರು ಘ 
[ಗಂಗೆ . . . ಸರ್ವ್ವ ಬಾಧಾಪರಿಹೂರಂ ಸರ್ವ್ವನಮಶ್ಶವತಾಗಿ ಪದೆದು 
ಬಿಟ್ಟ ಭೂಮೆಯ ಪ್ರಮಾಣಂ (೩9ಇಇ. ಸಸ, ೭೪-೬೦; 1112); 
ಕೋಟೆಯ ಕೆಯ್ಯ ಸ್ಮಳದೊಳಗೆ ಪಾತ್ರಪಾವಳಕ್ಕೆ ಬಟ್ಟ ಮತ್ತದು 
ಇಂನೂಲ ಇಪ್ಪತ್ತ (ಇ. 11, 0೬-೪; 1122) ; ಶ್ರೀವಿಷ್ಣುದೇವರ ರಂಗ 
ಭೋಗದ ಪಾತ್ರಪಾನ್ಗಳಕ್ಕಂ . . . ವಿಷ್ಣುಭಟ್ಟೋಪಾಧ್ಯ್ಮಾಯರ್ಗ್ಗೆ ಧುರಾ 
ಪೂವ್ವಕಂ ದಾಡಿ ಕೊಟ್ಟ ಮತ್ತರು ೪೦ (೩329, ೪111, &೩೭೦-$; 1125)- 
[ಸಂ.] 

ಯೋಗ್ಯ ತೆಯನ್ನೂ ಪಡೆ : ಅರ್ಹತೆಯನ್ನು 
ಹೊಂದಂ : ಪುತ್ರಂಬಡೆದೆನೆ ಪರಮವಪವಿಶ್ರೀಕೃತಭವಸುಖಾಮೃತಕ್ಕಾನೀ 
ಗಳ್‌ ಪಾತ್ರಂಬಡೆದೆಂ . . - ಎರಡುಂ ಭವಕ್ಕವೆೊಳ್ಳೆ೨ ಪಡೆದೆ (ಸುಕುಮಾ. 
ಪಾತ್ರ 4 ಪಡೆ,] 


ಳಲ್ಲಿ 


ಶಿವಮೊ. ೭-೨೩; 


೦೦-೨೪). 


ಪಾತ್ರಂಸೂಳೆ (ನಾ). ನರ್ತಿಸುವ ವೃಶ್ತಿಯನ್ನು ಅವಲಂಬಿಸಿರಂವ 


ವೇಶ್ಯೆ, -ಗಣಿಕಾಸ್ತ್ರೀ ; ದೇವದಾಸಿ ; ಚಾಮರ ಹಾಕುವ ವೃತ್ತಿ 
ಯನ್ನು. ನರ್ತಿಸುವ ವೃತ್ತಿಯನ್ನು (“ಪಾತ್ರಂಸೂಳೆ') ನೋಡಿದರೆ . . . 
ಅವರ ವೃತ್ತಿಗಳನ್ನು, ಸ್ಥಾನಗಳನ್ನು ಹೆಸರಿಸಿರುವಂತೆ ಕಾಣುತ್ತವೆ . . - 
ಸೂಳೆಗೂ ' ಪಾತ್ರಂಸೂಳೆ ಗೂ ವೃತ್ಕಾಸವನ್ನ್ನು ಊಹಿಸಬಹುದು. 
ಎರಡನೆಯವಳು ನೃತ್ಯಾದಿ .ಅಭಿನೆಯಗಳನ್ನು ಮಾಡುವವಳು (೪438 
[ಪಾತ್ರ + ಸೂಳೆ) 


೧೮೪). 


ಪಾತ್ರ ಚಿಂಿ 
ಪಾತ್ರಚಾರಿ (ನಾ. ಪಾತ್ರವನ್ನೂ ಅಭಿನಯ ಮಾಡುವವನ ನಟ 
ಸೂತ್ರಧೂರಣಿ ನೀನು ; ಪಾತ್ರಚಾರಿಯು ನಂನು; ಯಾವ ಪಾತ್ರ 


ವನಿತ್ತರೇನು ನೀನೆನಗೆ (ಆಗ್ನಿ ಹಂ. ೧೯-೧).- 
ಪಾತ್ರಚಿತ್ರಣ (ನಾ). -ಪಾತ್ರನಿರ್ಮಾಣ : 
ಪಾಶ್ರಚಿತ್ರಣ ತುಂಬ ಸೊಗಸಾಗಿದೆ (ರೂಂ). (ಪಾತ್ರ ಚಿತ್ರಣ್ಯ) 
ಪಾತ್ರತೆ (ನ). ಯೋಗ್ಯತೆ ; ಅರ್ಹತೆ : ಆಅಳಸಿಂಗರಂರ್ಯರ ಶಿಷ್ಟ 
ಯಾಗುವ ಪಾತ್ರತೆಯನ್ನು ಪಡೆದುದಕ್ಕೆ ಹೊನ್ನಮ್ಮನಿಗೆ ಸಂತೋಷ! 
(೪34. ೧೯೭) : ವಿದ್ಯೆಯಿಂದ ಬರಬೇಕಾದ ವಿನಯವನ್ನು ನೀನು 
ಪಡೆದಿದ್ದೀಟಿ. . ಅದೇ ನಿನಗಿಂದು ಈ ಪಾತ್ರತೆಯನ್ನು ಕೊಟ್ಟದ್ದು 
(ಹೂಸಕ್ಷಿ. ೩೮) - [ಸಂ. ಪಾತ್ರತಾ] 
ಪಾತ್ರತ್ರಿತಯ (ನಾ). (ದಾನ ತೆಗೆದಂಕೊಳ್ಳುವವರಲ್ಲಿ) ಉತ್ತಮ, 
ವಂಧ್ಯಮ ಮತ್ತು ಅಧಮರೆಂಬ ಮೂರಂ ವಿಧದ ವ್ಯಕ್ತಿಗಳಂ : 
ಆ ಭೋಗಭೂವಿ ಸೊಳ ಪಾತ್ರತ್ರಿತಯದಾನಫಲಂಗಳಿಂದೆ:ಕದ್ದಿತ್ರಿ 
ಪಲ್ಕೋಪಮಾಯುಷ್ಯರುಂ . ಆರ್ಯಾಭಿಧಾನರುವಖಿಗಿ ದಂಪತಿ 
ಸ್ವರೂಪದಿ: ಪುಟ್ಟಿ (ತಂರ್ರಶು. ೩-೩೬ 5). [ಪಾತ್ರೆ --ತ್ರಿತಯ) 
ಪಾತ್ರತ್ವ (ನಾ). ಅರ್ಹತೆಯನ್ನು  ಹೋದಿರುವಿಕೆ: ಅತಿಬಾಲ 
ಎದ್ಯಾಕುಲಾವಧಿವರ್ಣೋತ್ತಮತ್ವ ಪಾತ್ರತ ಸೃಷ್ಟ (ಧಿಕಾರ ವ್ಯವಹಾರೇ 


ಲ" 
ಶಿತ್ವಾವಧ್ಮತ್ವಾದಂಡ್ಕತ್ವ ಮಾನಾರ್ಹತ್ವ ಪ್ರಜಾಸಂಬಂಧಾಂತರಮೆಂಬ 


[ಸಂ. ಪಾತ್ರಚಾರಿನ್‌] 
ಕಾಳಿದಾಸನ ಶಕುಂತಲೆಯ 


ಪತತ್ತಿಮಧಿಕಾರಂಗಳು ಮನಟ್‌ಪಿ (ಅದು. ೧೩-೦೬ ವ): ಅಿತಿಬಾಲ 

ವಿದ್ಯಾಕುಳಾವಧಿ ವರ್ಣೋತ್ತಮತ್ವಂ ಪಾತ್ರತ್ವ ಪ್ರಜಾ 

ಸಂಬಂಧಾಂತರಮೆಂಬಿಪ್ಪತ್ತುಮಧಿಕಾರಂಗಳುಮನಜನಿಪೆ (ಕಾವುಂತ್ರಿ. ೨೧೩). 
[ಸಂ.7 


ಪಾತ್ರದ (ನಾ). ತಕ್ಕಡಿ; ತ್ರಾಸಂ: “ಪಾತ್ರವಂ ತ್ರಾಸು ಸಮದಂಡಿ 
ತೂಗುವ ಕೋಲು” (ಮಂಗರಾ. ೧೦೫-೧೪). [ಸಂ.] 

ಪಾತ್ರದತ್ತಿ (ನಂ). [ಜೈನ] ವಂಹಾತಪೋಧನರಾದ ಮಂನಿಗಳಿಗೆ 
ಶಂದ್ಧವಾವ ಆಹಾರಾದಿಗಳೆನ್ನಿ ವಂತೂ ಸಂಯಮೋಪಕರಣ 
ಗಳನ್ನು ವಿಧಿಪೂರ್ವಕವಾಗಿ ನೀಡುವುದು : ಪರಮತಪಶ್ಚರಣನಿರತ 
ಯಶಿಸಮಿತಿಗೆಲ್ಲಂ ಪ್ರಶಿಗ್ರಹಾದಿಪುರಸ್ಸರಂ ನಿರವದ್ಮಾಹಾರಾದಿ ವಿತರಣ 
ರೂಪಪಾತ್ರದಶ್ತಿಯುಂ ಬೆರಸು (ರಫಿ. ೧೫-೧೩ರ): 
ಪುತ್ರದಶ್ತಿಯೆಂಬುದು ಮಹಾತಪೋಧನರ್ಗೆ ಪ್ರಶಿಗ್ರಹಾರ್ಚನಾ ವಿಧಿ 
ಪೂರ್ವಕ-ನಿರವದ್ಕಾಹಾರಸಂಯಮೋಪಕರಣಂಗಳಂ ಕುಡುವುದು (ಕಾವೂಘು. 
೨೦೦): ಪಾತ್ರದತ್ತಿಯೆಂಬುದು  ಮಹಾತಪೋಧನರ್ಗೆ 
ಮುಮಂ ಸಂಯಮೋಪಕರಣಮೂಮಂ ಕುಡುವುದು 


ನಿರವದ್ಯಾಹಾರ 
(ಆಶು. ೧೨-೧ ನ). 


[ಪಾತ್ರ --ದತ್ತಿ? 
ಪಾತ್ರದಾನ (ನಾ). -ಪಾತ್ರದತ್ತಿ: ಪಾತ್ರದಾನವಿಧಾನಮೆ ವಿನೋದ 
ಮಾಗೆಯುಮಿಂತು ನಿತ್ಯೋತ್ಸವಂಗಳೊಳೆ ಕೆಲವು ಕಾಲಂ ಸಲೆ (ಆಂಫ. 


೪-13 ವ) ; ಕ್ರಮದೆ ಪರವ್ಮಪದೇಶಂ ಸಮತ್ಸರತ್ವಂ ಸಚಿತ್ತನಿಕ್ಷೇಪ 
ಪಿಧಾನಮಶಿಕ್ರಮ ಕಾಲಮತಿಕ್ರಮಮಕ್ಕುಂ ಪಾತ್ರದಾನವುಂ ಕುಡುದೆಡೆ 
ಯೊಳ್‌ (ಸುಕುಮಾ, ೬-೨೨). [ಪಾತ್ರ ದಾನ] 


ಪಾತ್ರದಾನಿ (ನಾ). ಪಾತ್ರದತ್ತಿಯನು ಕೊಡಂವವನು : ಮಾಯಾ 
ಚಾರಪರಿಣತರುವಂಷ್ಟ ಪಾತ್ರದಾನಿಗಳುಂ ಶಿರ್ಯಗ್ಗಾ ತಿತ್ತಮಂ ಪೊರ್ದಿದ 
ಮಿಥುನಂಗಳಾಗಿ ಪುಟ್ಟಿ ಪರಸ್ಪರವೈರಂಗಳಿಲ್ಲದೆ . ೬ ೬ ರವಿ:ಯಿಸುವುವು 
(ಅಂತ್ರ. ೫-೪೧ ನ). [ಸಂ. ಪಾತ್ರ,ದಾನಿನ್‌) 

ಪಾತ್ರಧರ (ನಂ). ಊಟದ ತಟ್ಟೆ ಮುಂತಾದುವನ್ನು ಇಡುವ 
ಪೀಠ, -- ವಂಣೆ ; ಅಡ್ಡಣಿಗೆ : *ಪಾತ್ರೆಯೆನೆ ತಟ್ಟೆ ಬಾತ್ರಧರ 
ಮಡ್ಡಣಿಗೆ C208. ಪಾತ್ರವದಡ್ಡಣಿಗೆ]” (ಮಂಗರಾ. ೬೩-೨೩). (ಸಂ, 


೫೫೦೩ 


25 


36 


40 


ವರ್‌ (ಕ್ರಿ) - 


ಪಾತ್ರಾಭಿಗಾರ 


ಪಾತ್ರಧಾರಿ (ನಂ). ಪುತ್ರ ವಹಿಸುವ ವ್ಯಕ್ತಿ; ನಟ: ಭಾಗವತ 
ಹಿವೈ್ಮೇಳದೊಡನೆ ಕುಳಿತು ಪ್ರಸಂಗವನ್ನು ಹಾಡುತ್ತಿದ್ದರೆ ಪಾತ್ರಧಾರಿಗಳು 
ದರಾತುಗಳಂದ  ಅರ್ಥಪ್ರಶತಿಪೂದನೆ ಮಾಡುತ್ತರೆ 
ನೀನೂ ಅದರಾಗ ಪಾತ್ರಧಾರೀ ಆಗೀದಿ (ಶಹ. 11, ೫). 

[ ಸಂ. ಪಾತ್ರಧಾರಿನ್‌] 

ಪಾತ್ರನಿರ್ಮಾಣ (ನಂ). ಸಾಹಿತ್ಯಕೃತಿಗಳಲ್ಲಿ ಸೃಷ್ಟಿಸುವ ವ್ಯಕ್ತಿ 
ಚಿತ್ರಣ: ದುಷ್ಕಂತನ ಪಾತ್ರನರ್ಮಾಣಕ್ಕಿಂತಲೂ ಶಕುಂತಲೆಯ ಪಾತ್ರ 
ನಿರ್ಮಿತಿಯಲ್ಲಿ ಕವಿ ಹೆಚ್ಚು ಗಮನ ಕೊಟ್ಟಿದ್ದಾನೆಂಚು ಹೇಳಿದರೆ ಅದು 
ಕಾಳಿದಾಸನ ಪ್ರತಿಷ್ಠೆಗೆ ಧಕ್ಕೆ (ರರ್ಮಸಾ. ೬೪). [ಪಾತ್ರ +೪ .ರ್ಮಾಣ] 

ಹಾತ್ರನಿರ್ಮಿತಿ (ನು). - ಪಾತ್ರನಿರ್ಮಾಣ: ಸಂಸ್ಕೃತ ನಾಟಕಕಾರರು 
ಪಾತ್ರನಿರ್ಮಿತಿಯುಲ್ತಿ ನಿಷ್ಣಾತರಲ್ಲ ಎಂಬ ಒಂದು ಅಭಿಪ್ರೂಯವುಂಟು 
(ರರ್ಮಸಾ. ೭೩). [ಪಾತ್ರ 4- ನಿರ್ಮಿತಿ) 

ಪಾತ್ರಪಾವುಳ «ಪಾತ್ರ' ಪರಾ. 


(ಯಕ್ಷಣ, ೦೬) ; 


ಪಾತ್ರವಹಿಸು (ಕ್ರಿ). ೧. ಪಾಲುಗೊಳ್ಳು; ಭಾಗವಜನಂ : 
ಹಲವಾರು ಉಪಾಧ್ಯಾಯರು ಪಾತ್ರವಹಿಸಿ ಅಂಕಿ ಅಂಶಗಳನ್ನೂ ಅಭಿ 
ಪಶ್ರಿಯಗಳನ್ನೂ ಸೂಚಿಸಿರುತ್ತಾರೆ (ಶಿಕ್ಷರ. ೩೬೯). ವಿ. ನಾಟಕ 


ವಂಂತಾದುವುಗಳಲ್ಲಿ ವೇಷ ಹಾಕು, -ನಟಿನಂ : ನೀನೇ ಪಾತ್ರ ವಹಿಸಿ 
ನೀನೇ ತಗೋಬೇಕು ಬಹುಮಾನ (ಕಂಗನಾ. ೯೩). [ಪಾತ್ರ ವಹಿಸು] 
ನರ್ತನ ಮಾಡು; ನರ್ತಿಸಂ: ಕಾಮಿನಿಯೊ 
ತು ಭರತಸಂಭವ ಭೂಮಿಯೋ ಪೇಳೆನಲು ವೆಜಕಿದಾ ಶ್ಯಾಮೆ ಮಾಯಾ 


ದೇವಿ ಮೋಹಿ% ಪಾತ್ರವಾಡಿದಳು (ಶ್ರಠುರೀ. 9೪.೫೭) ; ಪಾತ್ರ 
ವಾಡಿದ ಸತಿಯರಿಗೆ ತಂಪಹಂತೆ ಧಾತ್ರೀಶಗಿಂಪಂಗುವಂತೆ . . , 


ನಟನ ತಾಂಡವ 
ನಟಿಸಿ ಪಾತ್ರವಾಡಿದನು 


ಪವಿತ್ರಾತ್ಮಕಲೆಯ ಪಾಡಿದರು (ರರತ- ೦೩-೦೦೪) ; 
ನೃತ್ಯದುತ್ಕಟ ಶಿರುಪು ನೇಟು. ಗುಂಡುಳವ 
(ಫ್ರೈರಸೂ, 1. 38೬). [ಪಾತ್ರ 4 ಆಡ್ಮು) 
ಪಾತ್ರವಿಕೀರ್ಣ (ನಾ). ೧. ನದಿ, ತೊರೆ ಮುಂತಾದಂವು ಹರಿ 
ಯಂವ ಸಪ್ಪಳ. -ಪಾತಳಿ. ೨. ನಟಿಕುವವರಿಂದ ಆವೃತವಾದಂದು. 
೧, ೨: ಪುತ್ರವಿಕೀರ್ಣಮಾತತಸುತಾಳಧರಂ ವಿವಿಧಾವನದ್ಧವಾ ಸೂತ್ರಿತ 
ವಂಶಕುರನಿಕರಂ ಕಳಕಂಠಸಮೂಹಸಂಶ್ರಿತಂ ಚಿತ್ರಿತರೂಪಶೋಭೆಗೆಡೆ 
ಯಾದುದು ಭಾವಿಸಿ ನೋಡೆ ನಾದೆ ತೂರ್ಯತ್ರಯಸಂಪ್ರದಂಯ ಮೆನೆ 
ಕಾನನಮಾವೃತದಿಕ್ಕುಳಂನನಂ (ತಂದ್ರಶ್ರ. 3-88). [ಐಂತ್ರ-- ವಿಕರ್ಣ) 
ಪಾತ್ರವೆಣ್‌ (ನಾ). ನರ್ತಕಿ: ಪರಿಪರಿ ಪಾುತ್ರವೆಂ;1ಳು ಸಿಂಗರಿಸಿಯೆ 
ಹರುಷದೊಳೆಗೆ ನಡೆತಂದು ಕೆರದಭಿನಯ ಕಟ್ಟಳೆ ಕಳುಸಿಕೆಯಿನಂದ ಸಿರಿ 
ಯರಸನನೋಲಗಿಪರೆು (ಕಂನಎ. ೭-೧೦೭). [ಪೂತ್ತ 4 ಪೆಣ್‌] 
ಪಂತ್ರಸಂಕ್ರಮಣ (ನಾ). ಪಾತ ಗಳ ಜೋಡಣೆ: ದಶರೂಪಲಕ್ಷಣ 
ಮುಮಂ ಪಾತ್ರಸಂಕ್ರಮಣದೊಳ್‌ ನೆಜ್‌ಯೆ? ತೋಅ: ಭರತದ ಸಾರ 
ಸರ್ವಸ್ವ ಮುಮಂ ನಾಟ್ಯಧರ್ಮದೊಳ್‌ ಸೌಧರ್ಮಕಲ್ಪೇಶ್ವರಂ ಪ್ರತ್ಯಕ್ಷಂ 
ಮಾಡಿದಾಗಳ್‌ (ಆ8॥ೆ. 5-೨೮ ೪). [ಪಾತ್ರ ಸಂಕ್ರಮಣ] 
ಪಾತ್ರಸೃಜ್ಬಿ (ನಾ). ಇಪಾತ್ರನಿರ್ಮಾಣ : ಪಾತ್ರಾಸೃಷ್ಟಿಯು ಕಎಯ 
ಪ್ರಶಿಭೆಗೆ ಒರೆಗಲ್ಲಾಗಿರುತ್ತದೆ (699). [ಪಾತ್ರ + ಸೃಷ್ಟಿ ] 


ಪಾತ್ರಾಭಿಗರ *ಪಾತ್ರಾಭಿಗಾರ" ನೋ. ಪಾತ್ರ 
ಪಾತ್ರಾಭಿಗಾರ, ಪಾತ್ರಾಭಿಗರ (ನಾ). ಊಟಕ್ಕೆ ವಂಂಂಚೆ (ಶುದ್ಧಿಗಾಗಿ) 
ಎಲೆಗಳಿಗೆ ಮತ್ತು ಎಲ್ಲ ಅಡಿಗೆಪಾತ್ರೆಗಳಿಗೆ ತಂಪ್ಪವನ್ನೂ 


ಪ್ರೋಕ್ಷಿಸುವುದು : ಘೃತಸಮುದ್ರದ ಸಡಗರವು ಪಾತ್ರಾಭಿಗಾರವ್ಯಯಕೆ 
ತೀರುವುದೆ ($ಮ್ನುಂ. 3-೭೧): ಪಾತ್ರಾಭಿಗಾರವ೦ ಮಾಡಿಸಿ ಪದಾರ್ಥಂ 
ಗಳು ಬಡಿಸೆಂದು ಪಾತ್ರಾಭಿಗರ : ಪರಮ 


(ಕುತೇರೋ. ೧೧೫). 


ಪಾತ್ರಿ ೫7೦೪ ಪಾಥೋದ 
ಸೌಖ್ಯವನಾಂತು ಶಿಗುಳರು ಪಾತ್ರತ್ರಭಿಗರ ಪರಮಾನ್ನ - * ತೊವ್ವೆ ಗಳೂ ಹರಾಡಾಗಿ ಹೋದುವು (ಕುಸಕೂ ೪. ಇದ ಅಲ 
ತ ಳಾ ಚೆ 
ಪಳಿದ್ದವ ತರೆತರದಲಿ ಬಡಿಸಿದರು (ಕೋಶಕ. ೩-೩೦). ಸ್ವಲ್ಪ ಪಾತ್ರೆ ಪಡಗುಗಳು ಸೇಟಿನಂಗಡಿಯ ಹಾದಿ ಹಿಡಿಯಲೂ ಹೆಚ್ಚು 
[ಪಾತ್ರ 4 ಅಭಿಗಾರ] ಕಾಲ ಬೇಕಾಗಿರಲಿಲ್ಲ (ಕಾಗಿ. ೨೭); ನಾಳೆ ಉಪವಾಸವಿದ್ಧರೂ 


ಪಾತ್ರಿ (ನಾ). ೧. ಪಾತ್ರ ವಹಿಸಂವವನು: ಈ ಭೂತಾರಾಧನೆಯಲ್ಲಿ 
ಹಂದಿಯ ಮುಖವಾಡನನ್ನು ಅದರ ಪುತ್ರಿಯ ಧರಿಸಿ ಕುಣಿಯುವುದು 
ವಾಡಿಕೆಯಾಗಿದೆ (ಕಾಶಗೀ. ೬೧) ; ಅವರಿಗೆ ಇದಿರಾಗಿ ನಾಗನ "ಪಾತ್ರಿ'ಯಂ 
(ಪಾತ್ರ ವಹಿಸುವಂತ) ಕಾಳಿಂಗಸರ್ಪದಂತೆ ಕುಣಿಯುತ್ತ ತಿರುಗು 
ತಿಪ್ತಿನೆ (ಹುತುಂ. ೨೩). ೨. (ಕರಾ) (ದೆವ್ವ, ದೇವರು ವಬಂತಾದ) 
ಅಲೌಕಿಕಶಕ್ತಿಗಳ ಆರಾಧಕ ; ಅಲೌಕಿಕಶಕ್ತಿಗಳು ಮೈ 
ಬರಂವ ವ್ಯಕ್ತಿ : ಕೋಲ ಮಾಡಿಸಲು ಉಂಟಾದ ಮುಖ್ಯ ಅಡಚಣೆ 
ಎಂದರೆ. ದೈವದ ಪತ್ರಿ ಬಿರುಮಣ್ಣ ಸತ್ತದ್ದು (ಕುಡಿಕೂ. ೩೫೯) ; 
ಕಂಡ್ಲೂ೦ನ ಪಜುರ್ಲಿದೆವ್ವದ ಪುಶ್ರಿಯನ್ನು ಕರೆಯಿಸಿ, ಬೊಬ್ಬರ್ಯ 
ನನ್ನು ಬಂಧಿಸಿ... ಗೋಳಿಮರದಲ್ಲಿ ಸ್ಥಾನ ಕಲ್ಪಿಸಿಕೊಟ್ಟರು 
(ರೇವಹೆಂ. ೫೭). [ಸಂ. ಪಾತ್ರಿನ್‌) 

ಪಾತ್ರೀಕರಿಸು (ಕ್ರಿ). ಅರ್ಹನನ್ನುಗಿ ಮಾಡು; ಯೋಗ್ಯನನ್ನಾಗಿ 
ಮಾಡು : ಧನಿಕಂ ಕಳೊ ಡವೆಗೆ ಕಳ್ಳನ ಪಾತ್ರನ ಗೈದ ತೆರದೆ ನೀಂ 
ಮುಟ್ಟಿದ ನಂದನೆಯಂ ಬಹುಮುತಿಸುತೆ ನಿನ್ನನೆ ಪಾತ್ರೀಕರಿಸಿ ಬಿಟ್ಟ 
ಮುುನಿಯೆ ವಿವತಾನ್ಮ೦ (ಕಾಕುಂಠ, ೬೮-೧೨೦)- 

[ಪಾತ್ರೀಕರಣ್ಮ + - ಇಸ್ಕು) 

ಪಾತ್ರೀಭೂತ (ಗು). ೧. ಅರ್ಹತೆಯನೂ ಸ ಹೊಂದಿದ ; ಯೋಗ್ಯತೆ 
ಯನ್ನ ಪಡೆದ: ಪಾತ್ರೀಭೂತ ವಿನೇಯಸಂತತಿಗೆ ಸಮ್ಮೂಗ್ರರ್ಶನ 
ಜ್ಞ್ಯಾನಚಿರಿತ್ರಂಗಳ ನಿಜಮಪ್ಪನಂತಸುಖನುಂ ರಾಗಾದಿಗಳ್‌ ಜನ್ಮ 
ಮೃತ್ಯು ತಪ್ರಿಸಂಗಳನೀವುವು. (ಶುರಾಶಾ, ೧-೪). (ನಾ). ವಿ. 
ಅರ್ಹತೆಯನ್ನು ಪಡೆದವನು ; ಯೋಗ್ಯ : ಶೋ್ರೋತ್ರೀಯರುಂ 
ಕ್ಷತ್ರಿಯರುಂ ಪಜ್‌ಗುಟ್ಟಿ ಪಶುಯಾಗಂಗೆಯ್ದಾ ಲೋಕದೊಳ್‌ ಪಾತ್ರಿ: 
ಭೂತರುಂ ಪವಿತ್ರಗೋತ್ರರುವತಾಗಿ ಪರಲೋಕದೊಳ್‌್‌ ಪಾಕಶಿಸನ 
ಸವತಾನಭೋಗಿಗಳಪ್ಪ೦* "ತಂಶತಂ. ೬೨-ಇ). [ಸೆಂ.] 

ಪಾತ್ರೆ (ನಾ). ೧. ಕೊಳಗ, ತಪ್ಪಲೆ, ತಟ್ಟೆ, ಹರಿವಾಣ ಮುಂತಾದ 
ಸಂಧನ; ಭಾಜನ : ` ಪಾತ್ರೆಯೆನೆ ತಟ್ಟೆ... 
ಸಿಕ್ಕು” (ಮುಂಗರಾ, ೬೩-೨೩); ಕೆಡದಂತೆ ಬಯ್ವಿಟ್ಟು ಕುಡುವುದೀ 
ಪುತ್ರೆಯಂ (ತಕುರೆ. ರೇ. ೧೦-೧೬); ವಿರಾಜಿಪ್ಪ ಮನೋಜ್ಞ ಪೂಯಸದ 
ಪಾತ್ರೆಗಳಿಂ . . . ಪಾಲ್ಮೊಸರಿಪ್ಪ ಕಟಾಹಕೋಟಿಯಿಂದೊಪ್ಪಿದುದಂದ 
ನೂನವಿಭವಂಬಡೆದಾ ವರಯಜ್ಞಮಂಟಪಂ , (ಉರ್ಕರ. ೪-೪೦) ; ಈ 
ಹಾಲನ್ನು ಮೊಂಡ ಚೂರಿಗಳಿಂದ ಪಾತ್ರೆಗಳಲ್ಲಿ ಸವರಿಕೊಳ್ಳುತ್ತಾರೆ 
(ಮುಂಬಯಿ. ೪-೪೦). ೨. ನದಿ, ಹೊಳೆ ಮುಂತಾದುವುಗಳ ಒಡಲಂ... 
ಎರಡು ದಡಗಳ ನಡುವಿನ ಪ್ರದೇಶ: ಹೊಳೆ ತುಂಬಿದುಗ ಅದರ 
ಪಾತ್ರೆಯ ಅಗಲು ೫೮೦ ಫೂಟು ಇರುತ್ತದೆ (ಕರಗ. ೧೯); ಮೇಲಣ 
ಪರ್ವತಗಳ ನೀರು ಆ ಕೊರಕಲಿನ ಬಂಡೆಗಳ ಮೇಲಿಂದ ಉರುಳಾಡುತ್ತ 
ಹರಿದು ಬರುವಂತೆ ಕಂಡಿತು. ಇನ್ನು ಅದರ ಪಾತ್ರೆಯನ್ನು ತುಳಿದೇ 
ಬೆಟ್ಟವನ್ನು ಏರಬೇಕು (ಸ್ಮಶ್ಕಣೊ. ೦೩೩). 

ಪಾತ್ರೆ ಪಡಗ, ಪಾತ್ರೆಪಗಡ, ಪಾತ್ರೆ ಪಡಗು, ಪಾತ್ರೆಪಡದೆ -ಕೊಳಗ, 

ತಪ್ಪಲೆ ಮುಂತ-ದ ಪಾತ್ರೆ,-ಸಾಮಾನು : ಮನೆಯ ಪಾತ್ರೆ ಎಡಗಗಳ 
ಲವೂ ದೇವಸ್ಥಾನಕ್ಕೆ, ಸೇರಿದುವು (ವಂಶವೃ. ೪೮೬); ಕಾಳು ಕಡಿ ತೀರಿದ 
ಮೇಲೆ ಮನೆಯಲ್ಲಿ ಹೆಂಗಸರು ಮತ್ತೂ ಹಿರಿಯರಿಗೆ ಕಾಣದಂತೆ ಪಾತ್ರೆ 
ಪಡಗಗಳನ್ನು ಕೊಟ್ಟು ದೋಸೆ, ಖಾರ ತಿಂದದ್ದೂ ಉಂಟು (ಎ೦ಕೇ. ೩); 
ದನಕರುಗಳು ಹೋದುವು, ದೊಡ್ಡ , ಪ್ರಮಾಣದ ಪಾತ್ರೆ ಪಗಡ 


ಮೋಲೆ 


ಪಾತ್ರೆಯೆನೆ ಪಡಿಗಮೆನಿ 


35 


40 


ಸರಿ, ಅವನ ಪಾತ್ರೆ ಪಡದೆಗಳಲ್ಲಿ ನಾನೇನೂ ಮಾಡಲಿಕ್ಕಿಲ್ಲ (ಶಾ. ಇ). 
ಪಾತ್ರೆಪರಟಿ, ಪಾತ್ರೆಪರಡಿ, ಪಾತ್ರೆಪರಾಟು - ಪಂತೆ ಪಡಗ : ಹರೇ 
ಕೃಷ್ಣನ ಪಾತ್ರೆಪರಟಿ . . , ವಶಪಡಿಸಿಕೊಂಡನು (60ಕಿಮು. ೧೦೭); 


ಅವರು ದಿನುಲು ಅಡುಗೆಗಾಗಿ ಕಾಳು ಕಡಿಗಳನ್ನು ಹಸನು ಮಾಡಿಕೆಡ 
ಬೇಕಾಗುತ್ತಿತ್ತು. ಪಾತ್ರೆ-ಪರಡಿಗಳನ್ನು ತಿಕ್ಕಿ ಕೊಡಬೇಕಾಗುತ್ತಿತ್ತು 
(ಮಕ್ಮರು, ೦೭೩); ನಾಲ್ಕು ದಿನ ಬಿಟ್ಟು ಹೋದರೆ ಇಲ್ಲಿನ ಪಾತ್ರೆ 


ಪರಡಿ ಉಳಿದೀತೆ ? (ನುಗಿಯು, ೧೪೪); ಪಾತ್ರೆ ಪರುಟುಗಳು 
ಹೋಗಲಿ... ಈ ಕಣಜದ ಕಾಳನ್ನಾದರೂ ಬಿಟ್ಟುಬಿಡಿ ಸ್ವಾಮಿ 
(ಹೇನುಕೂ, ೩೨). ಪಾತ್ರೆಪಳಿಗೆ ಎ ಪಾತ್ರೆ ಪಡಗ : ಬಗೆಯವುದನ್ನು 


ಪೂರೈಸಿದ ಬಳಿಕ ಕೂಡ ನಲ್ಲಿ ಇದ್ದುದಾವರೆ, ಪಾತ್ರೆ-ಪಳಿಗೆಗಳನ್ನು 
ತೆಗೆದುಕೊಂಡು ಬಂದು ಬೆಳಗುವಳು (ಶ್ರಕಿ0ಂ, ೨೭)- ಪಾತ್ರೆಪೇಣಿ ಎ ಪಾತ್ರೆ 
ಪಡಗ : ವಿಪರೀತ ಪಾತ್ರೆ ಪೇಣಿ ಕುರ್ಚಿ ಮೇಜುಗಳನ್ನು ಅಡುಕಿಕೊಂಡು 


ಮನೆಯಲ್ಲಿ ಓಡಾಡುವುದಕ್ಕೆ ಜಾಗ ಸಾಲವಂತೆ ಮಾಡುವುದು 
ಜಾಣತನವಲ್ಲ (ಗೃಹಂ. ೧೬೭). [ ಸಂ. ಪಾತ್ರ] 

ಪಾತ್ಸಾಹ `ಪಾತಶಹ' ನೋ. 

ಪಾತ್ಸ್ಯಾವು "ಪಾತಶಹ' ನೋ. 

ಪಾಥ (ನಾ). ೧. ನೀರಂ ; ಉದಕ: “ಸಲಿಲಂ ಜೀವನಮಂಬೂ 
ತೋಯಾಮುದಕಂ ಪಾಥಂ ಪಾನೀಯಮೆಂದಿಂತನಾಕುಳದಿಂದಂ 


ತಜ೯ಸಲ್ಲೆ ನೀರ್ಗೆ ಪೆಸರಂ ಪರ್ಯಾಯದಿಂ ವಾಗ್ವಿದರ?? (ಶಸ್ತ್ರುಕೋ. 
3೨-೧); ಬಂದೇಜ್‌ದಂ ಧೀರಂ ಶೌರಿ ವರೂಥಮಂ . , . 
ತೂಣೀರವ್ರಾತಸನಾಥ ಮಂ ಧೆ ಶೈ ಜರುಷಾಪ್ತಸ್ಯರ್ಣದೀ ಪಾಥಮಂ (3ಗಂ. 
೧೫-೭೦). ವಿ. ಅಗ್ನಿ. ೩. ಸೂರ್ಯ. [ಸೂ.) 

ಪಾಥೆ (ನಾ). ಒಂದಂ ಬಗೆಯ ಔಷಧದ ವ್ಯ ; ಅತಿಬಜೆ: ಲವಣ 
ಪಂಚಕಮಿಂಗು ಪಪ್ಪಲಿ ಶುಂಠಿ ತುಂಬುರುಧಾನ್ಕಕಂ ಶಿವೆ ದುರಾಲಭಿ 
ಪಾಥೆ ಚಿತ್ರಕಮೋವಮೆಂಬಿವನೆಲ್ಲವುಂ ಸವನೆ ಕೊಂಡು ಸಾರಾನ್ವಿತಂ ಕುಡೆ 
(ಊಕೊೋಪ. ೯-೨೨೪), [7] 

ಪಾಥೇಯ (ನಾ). ಪ್ರಯಾಣಕಾಲದಲ್ಲಿ ದಾರಿಯ ಊಟಕ್ಕಾಗಿ ಸಿದ್ಧ 
ಮಾಡಿ ತೆಗೆದುಕೊಂಡು ಹೋಗುವ ಆಹಾರವನ್ನು ; ಬುತ್ತಿ: 
“ಪಾಥೇಯಂ, ಸಂಬಳಂ-ಈ ೨ ಸಂಬಳಂ” (ಹಂಯು. 8೯-೨೦೩); 
ಮೋಕ್ಷಪುರಪ್ರಸ್ಥಿತ ; ಭವ್ಯಪಧಿಕಿಪಾಥೇಯಮಪ್ಪ ಸಮ್ಮಕ್ತ್ವಮುಮಂ 
(ಅ8ಶ್ರು. ೧೨-೦ ನ); ರಾಘವಂ ಜಾನಕೀಸ್ಮೇರಮುಖಾಬ್ಮಾಳೋಕನಂ 
ಲೋಚನಸುಖಮುಖಪಾಥೇಯಮಾಗೆಯ್ದೆ ವಂದಂ (ಶಂರಾಮಾ, ೭-೨೪); 
ನಾಇಥೇಯಮಂ ಭೋಜನಂಗೈದು ವಿಶ್ರಮನಾಗಿ ತಳಿತ ಮಾಮರನ ನೆಳಲಂ 
ಸಾರ್ದನು (ಕೈ ಮಥ. ೨೯-೪೦). [ಸಂ.] 

ಪಾಥೇಯಧನ (ನಾ). ಪ್ರವಾಸಕ್ಕೆ ಬೇಕಾಗುವ ಹಣ ; ದಾರಿವೆಚ್ಚ : 
ಬೋಧಿದರ್ಶನಚಾರಿತ್ರಮೆ  ಮೋಕ್ಷವಾರ್ಗಪಾೂಧೇಯಧನಂ (ಈಅರಂಫಘ್ರೆ 
೩-೬೨)- [ ಪಾಥೇಯ + ಧನ] 

ಪಾಥೋಜ (ನಾ). ನೀರಿನಲ್ಲಿ ಹುಟ್ಟಿದುದು : ತಾವರೆ; ಕಮಲ: 
“ಪಾಥೋಜಂ-ತಾವರೆ”  (ಓಷಲಿ, «ಟ); ತತ್ತಪಸ್ವಿಯ ಪಾದೆಪಾಥೋಜ 
ಯುಗಲಮಂ ಚಿತ್ತದೊಳ್ಳ ರಿಸುತ್ತೆ (ರುರಫು. 3೩-೩೭). [ಸಂ.1] 

ಪಾಥೋದ (ನಾ). ೧. ನೀರನ್ನು ಕೊಡುವಂತಹುದು ; ಮೋಡ. 
ವಿ. ಕೊನ್ನಾರಿಗಡ್ಡೆ : “ಪಾಥೋವಃ- _-ಭದ್ರಮುಸ್ತೆ” (೬ತಂ. ೯೬). 

(ಸಂ. ] 


pT) 
ಶಸ್ತ್ರ 


ಪಾಥೋದಂತಿ 


ಪಾಥೋದಂತಿ (ನಾ). ನೀರಾನೆ: ಎನಸುಂ ಕಣ್ಣೆಯ್ದೆ ಚೆಲ್ವಂ ಪಡೆವುದು 
ವಿಚಳತ್ಕೂ ರ್ಮ ಪಾಠೀನಸಂಘಟ್ಟನಪಾಥೋದಂತಿದಂತಾಹತಮಕರಕರ 
ಕ್ಷೋಭಸಂಜಾತೇಲ್ಲೋಲ . . . ಅಂಭೋನಿಧಾನಂ 
3189). [ಸ9. ಪಾಥೋದಂಶಿನ*) 

ಪಾಥೋದರ (ನಾ). ಮೋಡ; ಮೇಘ. [ಸಂ] 

ಪಾಥೋಧಿ (ನಾ). ಸಮಂದ್ರ : ಹರ್ಷೊನ್ಮಾಣಕದ್ದುದು ಕಪಿಧ್ವಜಿನಿ, 
ಘಫೇಫಘೇ ಜಯಧ್ವನಿಗೈವ ರಾಕ್ಷಸಧ್ವಜಿನಿಯಂ ಕೂಡಿ, ಪಯೋಧಿಯಪ್ಪು ವೊಂ್‌ 
ಪಾಥೋಧಿಯೋಲ್‌! (ಶ್ರೀರಾಮಾ. 60೮6 8೩೭೪). [ಸಂ.] 

ಪಾಥೋನಿಧಿ (ನಾ). - ಪಾಥೋಧಿ : ಆನತರಾಗಿ ಜೀವಿಸದೆ ದುಷ್ಟನೈಪರ” 


(ಎಇ, XV, ೩೪.೩ ; 


ಕೆಲರೋಡಿ ಪೋಗೆ ಪಾಥೋಧಿಧಿಯಲ್ಲಿ ಪೊಕ್ಕೊಡವರಂ ತವಿಸಲ್‌ 
ಬಲಟ*ಸಂದು (ಫಿಫ್ಟಿ. 1-24). [ಸಂ.7 
ಪಾಥೋರುಹ (ನಾ). -ಪಾಥೋಜ : “ಪಂಥೋರುಹಂ-ತಾವರೆ” 


(೬50. €3)- "ಪಾಥೋರಂಹಾಕ್ಷ' ಪರಾ: (ಸಂ.] 
ಪಾಥೋರುಹಾಕ್ಷ (ನಾ). ಕವಲದಂತಹ ಕಣ್ಣು ಗಳನ್ನೂ ಳ್ಳವನು ; 
ಕೃಷ್ಣ : ಪಾಥೋರುಹಾಕ್ಷನಂ ದುರುಕಂ ನಿಟ್ಟಿಸಿ ವರೂಧಮ. ತಿರುಗಿಸಿ 
ದನು (ಕೃಟಕಾ. ೭-೩0). [ಸಂ. (ಪಾಥಧೋರುಹ ಅಕ್ಷಿ + -)] 
ಪಾದ (ನಾ). ೧. ಕಾಲಂ; ಚರಣ : “ಅಂಫ್ರಃ, ಚರಣಃ, ಪಾದಃ 
ಈ ೩ ಕಾಲ್‌ (ಹಲಾಯು. 69-48೭); ನಿಮ್ಮ ಶರಣರ ಪೂದಬಲ್ಲದೆ 
ಅನ್ಯವಿಷಯಕ್ಕೆಳಸದಂತೆ ಇರಿಸಯ್ಯಾ (೦ಸಠ. ೨೬೪); ಸಾಕ್ಷರಸೇವ್ಯಂ 
ನಿಜವಿದ್ಯೆ ವಿಶ್ವವಿನುತಂ ಪೂದಂ ಸದಾಳಿಪ್ರಿಯಂ ವರದಾನೋನ್ನತಭದ್ರ 
ಲಕ್ಷಣಪದಂ . .. ದೇವಗಣಪಂ ರಕ್ಷಿಕ್ಕೆ ಭೊಚಕ್ರಮಂ (6ಗಂ. 
೨-8); ಹರಿ ಪದ್ಮಾನಂದಿ ಫೀತಾಂಬರೋಲ್ಲಸಿತಂ ಚೆಕ್ರಸಹಾಯ 
ನಾಕ್ರಮಿಸಿದಂ ಭೂಚಕ್ರಮಂ -ಪಂದದಿಂ (ಶ್ರತ್ರಶು. 6-34). ೨. ಕದಿರು; 
ಕಿರಣ ; ರಶ್ಮಿ: “ಉಸ್ರಃ, ಧಾಮ ಪಾದಃ, ವಿರೋಕಃ, 
ಗೌಃ_ಈ ೩೨ ರಶ್ಮಿಗಳ ಪೆಸರ್‌” (ಶಾಹು. 5-9). ಗಿ, ೨: 
ಜನೆಚಿತ್ತಾಹ್ಹಾದಪಾೂದಂ . . . `ಉದ್ಯನ್ಮಂಡಲಾಗ್ರಂ ಸಲೆ ಘನಪದವೀ 
ಶೋಭೆಮಂ ವೆರ್ಚಿಸುತ್ತಿರ್ಪಿನಮೊಳ್ಳಂ ಪೆತ್ತುತ್ತದಂಂ ಬೆಳಗುಗೆ 
ಜಗಮಂ ಗೋಪಮಾರ್ತಂಡದೇವಂ (6ಗ2. ೦-೪) ; ಭೂಭೃದ್ವರರಾ 
ತಲೆಯಲಿ ಮೆರೆಯುಆ೫ ಮೇಣಮರರ ಶಿರಭಾಗದಲಿ ಆ ಎರಡೂ 
ದಿನಪನ ಪಾದಗಳು ಸೌಖ್ಯವ'.ತರಲೆಮಗನವರತ (ಠೃನ್ಠಾರೋ. €೭). 
೩. ಪರ್ವತಗಳ ಬುಡ : “ದರಿ ಕಂದರಂ . . . ಗಿರಿಪರ್ಯಂತಂ ಪದಂ" 
(ಕಸ್ತುಳೋ, ೨6-೩). ೪. ಸಣ್ಣಗಃುಡ್ಡ : “ಪಾದಃ, ಪ್ರ್ಯೂಂತ 
ಪರ್ವತೂಃ-ಈ ೨ ಕೆಲದ ಕಿಜುಬೆಟ್ಟುಗಳಳ%” (ಹರಾಯು. ೨೮-೧೩) ; 
“ಕಿಜುಗಿರಿ ಪಾದಮ್‌್ಯ'' (ಠುಂಗರಾ. ೩೦-೨). ೫. (ಮರದ) ಬೇರು ; 
ಮೂಲ : “ಪಂದಂ, ಮೂಲಂ-ಈ ೨ ಮರದ ಬೇರ್‌” (ಶಂಾಯು- 
&0-೨೪) ; “ಪಾದಮೆನೆ ಮೂಲಮೆನೆ , ಪಸರಿಸಿದ ಬೇರಕ್ಕುಂ” 
(ನುಂಗರಾ, ೩೨3). ಓ. ಗ:ರ£ಹಿರಿಯರಾದವರನ್ನು ಗೌರವಾರ್ಥವಾಗಿ 
ಸಂಬೋಧಿಸುವ ಒಂದು ನಂಡಿ : ಪಾದ ಪರುಕು 
ಹಿಂದೆ. ನಾಲ್‌ಕೈವರ್ಷಗಳ ಕೆಳಗೊಂದು 
ನಾನಿಲ್ಲಿಗೆ ಬಂದು, ಗೈದಾಟಕ್ಕೆ ಪೂದದ ತಂದೆ ತಂಗಿ ಸುನಂದೆಯು 
ಹಿಂದೆ ಬಂದಳು ಪಂಪಿಯಾ (ಕಾಶ. ೪೦-೩). ೭. ಗುರು 
ಹಿರಿಯರ ಹೆಸರ:ಗಳ ಕೊನೆಯಲ್ಲಿ ಗೌರವೂರ್ಥವಾಗಿ ಸೇರಿಸಂವ 
ಶಬ್ದ : “ಪಂದಃ, ದೇವಃ, ಭಟ್ಟಾರಕಃ -ಈ  ಮೂಲುಂ ಮೆಸರ 
ಕಡೆಯೊಳ ಪೂಜಾವ(ಚ)ನಂ” (ಹರಾಯು. ೨೩-೦೩೪). ೮. ಭಾಗ; 
ಅಂಶ. ೯. ನಾಲ್ಕನೆಯ ಒಂದು ಭಾಗ,-ಅಂಶ,; ಕಾಲುಭಾಗ : 
“ಪಾದಂ ತುರ್ಯಾಶಂ”, (ಯ್ತುಕೋ. ೦೨೦-೨3). ೧೦. ಹನ್ನೆರಡಂ 


(89ರ. ೪-3): ಸಲ 


ಚಿತ್ತವಿಪುದು| 


೫೫೦೫ 


20 


26 


ಪಾದಗಟ್ಟೆ 


ಅಂಗಂಲಗಳ ಅಳತೆ ; ಒಂದಂ ಅಡಿ. ೧೧. [ಛಂದ] ಪದ್ಮದ 
ಒಂದು ಸಾಲು: ಪಾದದೊಳೆರಡನೆಯಕ್ಕರಮಾದರದಿಂದಾದುದಾವುದದನ 
ಟುದನಿತಂ ಪಾದದೊಳಿಡುವುದದಕ್ಕುಂ ಭೇದೋಶ್ತಿಕ್ರಮುವಿಚುರಿತೋರು 
ಪ್ರೂಸಂ (ಕ2ರಾ. ೨-೩೨); ಓಒಂದಿದ ಯತುಷಟ್ಟದಿಗಳೊಳೊಂದೇ ತೆಜನೆರಡು 
ಪೂದಮುಂ ಮೇಣ್‌” ಮಂಂದರ್ಕೊೋಂದರೆ ಬರ್ಕುಂ (ಉರೋಂಜು. 
8-೨೫೪ 68೪); ಪದ್ಯವು ಪಾದದಿಂದ ಕೂಡಿರುವುದು. . ಪದದ ಪುದವು 
ಗಣ ಮತ್ತು ಪತ್ರಿಸಗಳ ನಿಯಮವುಳ್ಳ ಶಬ್ದಸಂಘಟನೆಯಾಗಿರುವುನು 
(ಕೈಬಿಡಿ, ೬೪). 0೨. [ಜೋತಿ] ಒಂದು ನಕ್ಷತ್ರದ ಕುಲ 
ಮಾನದ ನಾಲ್ಕನೆಯ ಒಂದು ಭಾಗ ; ರಾಶಿಯ ಒಂಬತ್ತನೆಯ 
ಒಂದು ಭಾಗ , ಒಂದು ನಕ್ಷತ್ರಕೆ ನಾಲ್ಕು ಪಾದ, ಒಂಭತ್ತು ಪಾದಕ್ಕೆ 
ಒಂದು ರುಶಿ (ಉಸ್ಕಕೆ. ೩೪-೬೩); “ಪದಪೂರಣೆ ಕಾಲು ತೇಜ 
ಮೂರ್ಪಾದಾಖ್ಯಂ” (ಇಪಾಳಂ. “ಅಂಫ್ರ ಪದಪೂರಂ ತೇಜ 
ಪುದಾಹ್ವಯಂ” (ವಾನಾರ. ೦೩೦). 
ಪಾದ ಬೆಳಸು, ಪಾದ ಬೆಳೆಸು. (ಗೌರವಾರ್ಥದಲ್ಲಿ ಅಥವಾ ವ್ಯಂಗ್ಯ 

ವಾಗಿ) ಬರು ; ಆಗಮಿಸಂ; ದಯಮತಾಡಿಸು : ನಾವುಕರಣದ ದಿನ 
ಸ್ವತಃ ಅವರೇ ಪುದ ಬೆಳಸಿ ಬಂದು ನೋಡಿ ಹೋದರು (ಓಡ. 0೩) ; 
ತಾಯಿ ತಕ್ಕ ಮಟ್ಟಿಗೆ ಸಂತೃಪ್ತಳಾಗಿ ದಿವಾನಖಾನೆಯ ಕಡೆಗೆ ಪಾದ ಬೆಳೆಸಿ 
ದಳು (ಫ್ರನರು. ೩೭೭). (ಸ೨-] 

ಪಾದಕಟಕ (ನಾ). ಕಾಲಿಗೆ ಹಾಕಿಕೊಳ್ಳುವ ಕಡಗ, - ಬಳೆ : “ಸಿಂಜಿನೀ, 
ಪಂದಕಟಕಃ. ಈ ೨ ಲ ಕಡಗಂ” (ಹಾಯು. ೯೨-೪೦೩): “ಪಾದಂಂಗದಂ 

. ಪುದಕಟಕಃ 1೯ ಅಂದಿಗೆ, ಕಾಲುಸರಪಣಿ. ಪಂಗಡ, ಕಾಲುಕಡಗ, 

ಕಾಲುತೊಡಿಗೆ” (ಸಿರ್ಕಾಂತಿ. ೨೦೦). [ ಪಾದ--ಕಟಕ್ಕ) 

ಪಾದಕಡಗ (ನಾ). ಇಪಾದಕಟಕ : ಅಭಿಮನ್ಯುವನ್ನು ರಮಣೀಯವಾದ 
ಪೀತೂಂಬರಗಳಿಂದಲೂ ಪೂದಕಡಗಗಳಿಂದಲೂ ಅಲ.ಕರಿಸಿ 
(ಕೃವಾಂ. ೦೨೪). ` [ ಪುದ--ಕಡಗ್ಮ ) 

ಪಾದಕೃಚ್ಛ , (ನಾ). ಪ್ರಾಯಶ್ಚಿತ್ತರೂಪವಾಗಿ ನಾಲ್ಕು ದಿನಗಳು 
ಮಾಡ:ವ ಒಂದು ವ್ರತ: p ಮೊದಲ ದಿನ ಒಪ್ಪತ್ತು ಹಗಲು 
ಊಟ. ಎರಡನೆಯ ದಿನ ಒಪ್ಪತ್ತು ರಾತ್ರಿ ಊಟ, ಮೂರನೆಯ 
ದಿನ ಅಪಾಚಿತ ಅನ್ನ (ಬೇಯಿಸದೆ ಆಹಾರ), ನಾಲ್ಕನೆಯ ದಿನ 
ಪೂರ್ಣ ಉಪವಾನ-ಹೀಗೆ ವ್ರತ ಮಾಡುವಿಕೆ. ಇದರ ಇನ್ನೊಂದಂ 


೦8೩); 


ಪ್ರಕಾರ-ಮೊದಲ ದಿನ ರಾತ್ರಿ ಊಟ, ಎರಡನೆಯ ದಿನ 
ಉಪವಾಸ, ಮೂರನೆಯ ದಿನ ಊಟ, ನಾಲ್ಕನೆಯ ದಿನ 
ಉಪವಾಸ :. ದೋಷಪರಿಹುರಾರ್ಥವತಾಗಿ ಶರೀರಬಾಧಾುತ್ಮಕತ್ವದಿಂ 


ಮಹತ್ಯಷ್ಟಸುಧ್ಯೆಂಗಳಾದ ಐಂದಕೃಚ್ಛ » ಮಂಂತಾದವುಗಳ ಪಕ್ಷವಮಾಸು 
ದಿಕಂಗಳಲಿ ಅನ್ನಮಂ ಪೇರ್ಚೆಸಿ ತಗ್ಗಿಸಿಕೊಂಬುದು (ಏನೇಳ. 0೩೪) : 
ಒಂದು ಉಪವಂಸಮಂ ವತಿಡಿ ಮರುದಿನ ಪಾರಣೆಯೇಕಭುಕ್ತ 
ಮೊದಲಾದ ನಾಲ್ಕುದಿನದ ವ್ರತವೂ ಪಾದಕೃಚ್ಛ )ವೆನಿಸೂದು (ಉಹು. 
೪9೨೩). [ಸಂ] 

ಪಾದಗಟ್ಟೆ (ನಾ). ೧. ಫೇರನ್ನೂ ಕಟ್ಟಿ ಹೊರಡಿಸಂವ ಸ್ಥಳೆ.: 
ಕಳಸದಾರಶಿ ಹಿಡಿದ ಐದೆಯರ ಗುಂಪು ತೇರಿಗೂ ಪಾದಗಟ್ಟಿಗೂ 
ಆರತಿಯನ್ನು ಬೆಳಗಿತು (858. 0೪೫), ಅವನಿಗೆ ಊರಿನ ಮುಂದಿನೆ 
ಪಾದಗಟ್ಟೆಯ ಬಸವನೂ ಬೇಕು; ಊರ ಹೊರಗಿನ ಗರುಡಗಂಬದೆದುರಿನ 
ಹನುಮನೂ ಬೇಕು (ಕನ್ನಕಾ. 0). ೨. ಕೆಳಗಿನ ಭಾಗ ; ಅಡಿಭಾಗ : 
ಪೂದಚಾರಿಯಾಗಿಯೇ ಅನಂತ “ಚಾರವಿನಾರ' "ನೋಡಲು ನಡೆದ... 
ವಾದಗಟ್ಟೆ ಮುಟ್ಟಿ, ಮೇಲೆ ಕೆಳಗೆ ನೋಡಿ ಮನೆಗೆ ಹಿಂಶಿರುಗಿದ 


(ಊೀರಾಶ. 8೩). [ಪಾದ%ಕಟ್ಟೆ) 


ಪಾದಗಾಣಿಕೆ 


ಪಾದಗಾಣಿಕೆ "ಖಾದಗಾಣ್ಯೆ' ನೋ. 
ಪಾದಗಾಣೈ, ಪಾದಗಾಣಿಕೆ (ನಾ). ಪೂಜ್ಕರಾದ ಗಂರು ಹಿರಿಯರಿಗೆ 
ಒಪ್ಪಿಸಂವ ಕಾಣಿಕೆ : 


ಕರಾತರುಂ ಬಂದು ವಂದಿಸಿ ಪಾದಗಾಣ್ಮೆ ವಪಡಿದರ್‌ (ಹಮಾರ. 
9-೩3 5). ಪಾದಗಾಣಿಕೆ: ಗುರುಗಳಿಗೆ ಪಾದಗಾಣಿಕಿ ಅರ್ಪಿಸಬೇಕು 
(69). [ ಪವಾದ--ಉಣ್ಕೆ ) 

ಪಾದಘಾತ (ನಾ). ೧. ಹೆಜ್ಜೆಯ ಹೊಡೆತ, ಪೆಟ್ಟು. 


ವಿ. ಹೆಜ್ಜೆಯಿಂಡಂವ ಶಬ್ದ ; ಹೆಜ್ಜೆಸದ್ದ : ತಾಯಿಯ ಪಾದಘಾತ 
ವುಂಂದವಾಗಲು ತನ್ನ ವಿಚಾರವನ್ನು ಮಂಂದುವರಿಸುವನು (ಇಡುತ. ೦). 
[ ಪಾದ--ಘಾತ್ಮ 

ಪೂದಚಾರಿ (ನಾ). ೧. ಕಾಲಂನಡಗೆಯಲ್ಲಿ ಸಾಗುವಂತಹಂದಂ : 
ಬರುವುಗ ದುರದೃಷ್ಟ ಬೇಗನೆ ಬರುವುವು ಧಾವಿಸಿ ಕುದುರೆಯನೇರಿ 
ಬೀಳ್ಕೊಂಡು ಹೋಹಾಗ ಮೆಲ್ಲನೆ ಹೋಹುದು ಹೋಹುದು ಅದು 
ಪಾದಚಾರಿ (ಇಂಕಾಶ, ೦೬೨-೪). ೨. ಕಾಲುನಡಿಗೆಯಲ್ಲಿ ಸಾಗುವ 
ವ್ಯಕ್ತಿ: ಪ್ರಭುಗಳೂ ಇವರ ಸಂಗಡ ಸೇರಿ, ಪುದಚಾರಿಗಳಾಗಿ ಬೆಟ್ಟ 
ಗುಡ್ಡಗಳನ್ನು ಹೆತ್ತಿ ಇಳಿದು . , . ವನಭೋಜನ ವಹಡಿದುದುಂಟು 
(ಕರ. 033); ರಥದಿಂದ ಇಳಿದು, ಪುದಚುರಿಯಾಗಿ ಗುರುವಿನ 
ಬಳಿಗೆ ಸಾರಿ, ವಂದನೆ ಮಾಡಿ, ಒಂದು ಕಡೆ ನಿಂತಳು (ಪತ್ತುನು. 06). 
೩. ಕಾಲುನಡೆಯಂ ಸೈನಿಕ ; ಪದಾತಿ ; ಕಾಲಾಳು: “ಪದಾತಿಃ ... 
ಪದಿಕಃ, ಪಾದಚಾರೀ _. ಈ ೮ ಕಾಲಾಳ್‌” (ಹರಾಯು. ೭೪-೨9೯). 

[ ಸಂ. ಪುದಚಾರಿನ್‌ ) , 

ಪೂದಚ್ಚಾಯೆ (ನಾ). ಕಾಲಿನ ಪಡಿಯಚ್ಚು ; ಹೆಜ್ಜೆಯ ಪಡಿಯಚ್ಚು : 
ಪುದಚಯೆಯನಿಟ್ಟು ಜೋಯಿಸದಭಿಪ್ರಾಯಂಗಳಿಂ . . . ಪೇಲ್ವ 
ಜೋಯಿಸಮದಾರ್ಗಂ ಮತನ್ಕರೊಳ: ದುರ್ಲಭೆ (ಸುಳುಶಾ. ೩-೨೦). 

[ ಸಂ. ಪುದಚ್ಛಿಯಾ) 

ಪಾದಜ (ನಾ). ಭಗವಂತನ ಪಾದಗಳಿಂದ ಜನಿಸಿದವನು ; ಶೂದ್ರ: 
ಸಂಪದದೊಳನೂನರಕ್ಕೆ ಪರದರ* ಸಲೆ ಧಾರ್ಮಿಕರಕ್ಕೆ ಪಾದಜ[ತಾಕಾಂ. 
ಶೂದ್ರ]ರ್‌ (ತಂಕಕಂ. ೩೦೨-೮); ನಿಜ ಕೃಷಿವ್ಯ ವಸಾಯದಲಿ ತದ್ದ್ವಿಜಕುಲದ 
ಶಿಶ್ರೂಷೆಯಲಿ ಪಾದಜರು ಕೃತ್ಯರು (ಕುಠ್ಮಾಳ. ೦೪-೪೩). 

[ಸಂ.] 

ಪಾದತಲ, ಪಾದತಳ (ನಾ). ಹೆಜ್ಜೆಯ ಕೆಳಭಾಗ ; ಅಂಗಾಲು: 
ಮುಖ ಚಂದ್ರಕಾಂತವು ಕುಂತಲ ನೀಲವು ಪದ್ಮರಾಗವು ಪಾದತಲವು 
(ಇರ, 9-೩೩). ಹಾದತಳ ; “ವುದತಳಮದಡಿಯೆನೆ” (6ಜ್ತಳೋ, 


೬೭-೨) ; ಸಿರದಲುದರಂ ತೆತ್ತೀಸಕೋಟಿ ದೇವತೆಗಳು ಪಾದತಳದಲ್ಲಿ 
ಭೂಮಿ ಜನನವು (0೮. ೫4೬) - 
[ ಪಾದ--ತಲ ) 


ಪಾದತಳ "ಪಾದತಲ' ನೋ. 

ಪಾದತಿಟುಗೆ (ನಾ). ಪಾದಪೂಜೆಯ ಸವಂಯಂದಲ್ಲಿ ಕೊಡುವ 
ಕಾಣಿಕೆ : ಹೊರಣು ದಂಡದೋಷದಿಂ ಪಾದಶಿಅಜುಗೆಯಂ ಕೊಂಬು 
ದಿಲ್ಲೆಂದು [ಒ]ಂದು ಹೊಂನ ಪಾದಪೂಜೆಯಂ ಕೆಂಡು (೪3, ೪, ೩೦ -೩ 
1281): 1 ಪಾದ--ತಿಣುಗೆ ) 

ಪಾದತ್ರಾಣ (ನಾ). ೧. ಕಾಲಿನ ಶಕ್ತಿ, ಬಲ: ಧಾರವಾಡದ ಜೀವಕ್ಕೆ 
ಪಾದತ್ರಾಣ ಬಹಳ ಬೇಕು (6ಕ್ಕೆ. 990). ೨. ರಕ್ಷಣಾರ್ಥವಾಗಿ 
ಪಾದಗಳಿಗೆ ತೊಡುವ ಸಾಧನ; ಮೆಟ್ಟು; ಪಾದರಕ್ಷೆ: ” ಪಾದ 
ತ್ರಾಣಎತಿಪಾನತ್‌ ಾದುಕಿ] 
(ಶಬ್ದಳೋ. ೪೯-೨೪). ([ಪವಾದ--ತ್ರಾಣ) 


ತಾನಂತದನುಪದೀ[ ನಾ ]ನಾಮಂ ” 48 


೫೫೦೬ 


ವಿಕ್ರಮನಾಯಕಂ ಮತ್ತೆ ಕೆಲಂಬರ್‌ ಧೀರ[ 


Mes 
ಳಾ 


40 


ಪಾದಹೀಶ 


ಪಾದದಾಹ (ನಾ). ಒಂದು ವಿಧವಾದ ವಾತರೋಗ ; ಪಿತ್ತರಕ್ತ 
ದಿಂದ ಕೂಡಿದ ವಾತಸಂಚಾರದಿಂದ ಉಂಟಾಗಂವ ಉರಿವಾಯು : 
ಮಡಿವಾಳ, ಲಾವಂಚ... ಪ್ರಾತಃಕಾಲದಲ್ಲಿ ದುಡ್ಡು ೧ ತೂಕ 
ಚೂರ್ಣವಂ ಜೇನುತುಪ್ತದಿಂ ಕಲಸಿ ಸೇವಿಸೆ ಕ್ಷಯ. ರಕ್ತಪಿತ್ತ, 
ಪಾದದಾಜೆ, ಪ್ರಮೇಹ . , . ರಕ್ತಾರ್ತರೋಗ ಸಹ ಕೆಡುಗುಂ (ತಳಕ್ಕೆ. 
೨೪). [ಸಂ.) 

ಪಾದಧೂಳಿ (ನಾ). ಪಾದಕ್ಕೆ ಹತ್ತಿರುವ ಧೂಳು: ಅಂತರಂಗ 
ದೊಳಾಣ್ಮನೆ ಪಾದವ ಧಜಿಪ ಭಾವೆಯರ ಪಾದಧೂಳಿಗಳಂದೆ 
ಪಾವನವಹುದೀ ಮೇದಿನಿಯೆನೆ ಮಿಕ್ಕುದೇನು (೬೦. ೨-೩), ನಮ್ಮ 
ತಾಯಿಯ ಪಾದಧೊಳಿಯು ನಮ್ಮ ಪ್ರಾಣದ ನಿಲುಗಡೆ (ತಂತು. 
೪೬-೨೫೩); ಶಿವಶರಣ -- ಸಾಧು . . ಸತ್ಪುರುಷರ ಪಾದಧೂಳಿಯಿಂದ 
ಕನ್ನಡನಾಡು ಪಾವನೆವಾಗಿದೆ (ಕತ್ಮತಾ, 0೬). 

[ಪುದ-ಧೂಳಿ (ಎಧೂಲಿ) ) 

ಹಾದನ್ಕೂಸ (ನಾ). ಹೆಜ್ಜೆಯಿಂಡುವಿಕೆ : ಪಾದನ್ಮಾಸವಿಳಾಸಮೂರ್ವರೆಯ 
ಮಿಥ್ಮಾಧ್ವಾಂತಮಂ ತೂಳ್ಡೆ . ಬುವರಿಗೆ ವಂದಂ ಪಾರ್ಶ್ವ 
ಯೋಗೀಶ್ವರಂ (ಶಾರ್ಶ್ಶೃಶ್ರು. ೦೩-೩). : ( ಪಾದ--ನ್ಯುಸ) 

ಪಾದಪ (ನಾ). ಬೇರಿನಿಂದ ನೀರಂ ಕಂಡಿಯಂವುದು ; ಮರ, ಗಿಡ 
ಮಂಂತಾದುವು : “ತರು ಶಾಖ ಪವಾದಪು ಶಿಖಿ ವೃಕ್ಷ” 
(ನತ್ತುಕೋ. ೩೦-೦), ಪಾದಪಂಗಳ ಪ್ರಷ್ಟಸ್ತಬಕಂಗಳಂ ಮಂಜ್‌ವುತಂ 
(ಳಾರಂಶೂ. ೬೩೩೦), ಕಡಿದರರಿಭಟಪಾದಪವನಡಗೆಡಹಿದರು ಗಜಗಿರಿಗಳನು 
(ಕಪಾಳ. ೩-೪). ಸಂ.) 

ಪಾದಪಟ್ಟ (ನಾ). ಗೌರವಸೂಚಕಚಿಹ್ನೆಯಾಗಿ ಕಾಲಿನಲ್ಲಿ ಧರಿಸುವ 
ಒಂದು ಬಗೆಯ ಆಭರಣ: ಕಾಲ ತೊಡರು: (9). [ಸಂ.] 

ಪಾದಪಲ್ಲಟ (ನಾ). (ಪದ್ಯದ) ಸಾಲುಗಳ ಅದಲು ಬದಲು: 
ಈ ಮೇಲಿನ ಪದ್ಮಗಳಲ್ಲಿ ಅಕ್ಷರಪಲ್ಲಟ, ಪದಪಲ್ಲಟ, ಪಂದಪಬ್ಲಟ ಮತ್ತು 
ಪ್ರುಸಪಲ್ಲಟಗಳೂ ಕಂಡುಬರುವುದನ್ನು ಗಮನಿಸಬಹೆುದು(ಳುತಾತಾಂ. ೯ಬ. 

( ಪಾದ ಪಲ್ಲಟ ] 

ಪಾದವೂತ (ನಾ). ವಂಲ್ಲಯುದ್ಧದಲ್ಲಿಯ ದೋಷಗಳಲ್ಲಿ ಒಂದು ; 
ಕಾಲಿನಿಂದ ಒದೆಯುವುದು : ಕಳಂಜೊಕ್ಳು ನಿಅೌಸುಗೆಯ ನಖಹತಿ 
ದಶನಹತಿ ಪಾದಪಾತಂ ಮುಷ್ಟಿಪಾತಮೆಂಬ ದೋಷಂಗಳಂ ಪೊರ್ದದ 
ನಾಲ್ಕುಂ ಸ್ಮಾನದೊೊಳಂ ... ಪಲತೆಅದ ವಾತಂಗಳೊಳಂ ನೆರೆದು 
(ತಂತ್ರಜ್ಞ. 8-೬೩೩ ೮). ([ ಮದ 4 ಪೂತ, ] 

ಪಾದಪಾಶ (ನಾ). ೧. ದನ, ಕರು ಮುಂತಾದ ಪ್ರಾಣಿಗಳ ಕಾಲಿಗೆ 
ಕಟ್ಟುವ ಹಗ್ಗ: ಪಾದದಾಶ-ವಪಾದವಾಸ (ಯರ. 3೪3 ಶ್ರಡೋ). 
೨. ( ಛಂದ] ಮಧ್ಮಲಘುವುಳ್ಳ ಗಣ ; ಅಗ್ನಿಗಣ ; ರಗಣ: 
ಇದಅಂ [ ತೆಯಪ್ಪ ] ನಿಯಮಂಗಳುದಯಿಸೆ ತೃತೀಯ ( ಪಾದದೆೊಳ್‌ ] 
ವಪಾದಪೂಶ [ ಸುರಪಾರ್ಕಹರಂ ] ಮದವದ್ಗಜೇಂದ್ರಗತಿ ನಂಗವರ್ಮವಿಂ 
(ಛಂದೋಂದು, ೩-೨೦೩). [ ಸಂ. ] 

ಪಾದಪಾತನ (ನಾ). ೧. ಮರ, ಗಿಡ ಅಥವಾ ಸೌದೆಯೇ ಆಹಾರ 
ವಾದುದಂ ; ಬೆಂಕಿ; ಅಗ್ನಿ. ೨. [ ಛಂದ] ಮಧ್ಮಲಘುವುಳ್ಳ 
ಗಣ; ಅಗ್ನಿಗಣ ; ನನಯುಗ ಮಿರೆ ಪಾದವಾಶನನದಿರಿರೆ ಬಂದು 
ಕೋಕನದವದನೆ ನಂಕಿಯಿಂ ವಿನುತಮಿದುವೆ ನಾಮದಿಂ (ಛಾರೋನು. 


. 3-003). [ ಪಾದಪ-4- ಅಶನ 3 


ಪಾದಫೀಠ (ನಾ). ಕಾಲಿಡುವುದಕ್ಕಾಗಿ ಮಾಡಿದ ಪೀಠ ; ಕಾಲುಮಣೆ : 


ವಜಾ ಪೊಡವುಡುವ ತೆಅನೆರ್ದೆಯೆಅಕಮನನುವಡಿಸಿ ಪೊಳೆವ ಮಕುಟದ 
ಕಿಕ್ಕಿಲ್‌ಗಿಕೌದ ಪೊನ್ನ ಪೊಂಗಳ ತುಜುಗರ್ಲ್‌ ಪರಿಕಲಿಸೆ ಪಾದಪೀಠದ 


ಪಾದಪೂಜೆ 


ಮೊದಲೊಳ್‌ (ಕಾಂತಿತ್ರಿ. ೦೦-೩೦); ಯಾದ ವವಮಹೀಭುಜವನೌಳಿಮಣಿಬ್ರಹ 
ಪ್ರಭಾಲಿಂಗಿತಪಾದಪೀಠಂ (೫. 2೩. ೪೬-೬ 1973); ವಿನೆಯಂ 
ಗುಂದದೆ  ಪಾದಪೀಠತಳದೊಳ್‌ ಕುಳ್ಳಿರ್ಪ ಲೋಕ್ಕೆಕಮಿತ್ರನ 
ನೊತ್ತಂಬದಿನೆತ್ತಿ (ತಿಕೃತಿ. ೪-ಟ). ( ಪಾದ ಪೀಠ ] 

ಪಾದಪೂಜೆ (ನು). ೧. ಗಂರುಹಿರಿಯರ ವಾದಗಳನ್ನು ಪೂಜಿಸು 
ವುದಂ : ಅಂತು ಮಹಾಜನರ ಪಾದಪೂಜೆಯಂ ಕೊಟ್ಟು (ಕಲಾ. 
ಎಟ 109): ಮೇಗಣ ಅರೆಮತ್ತರು ಗದ್ಮೆಯ. ನೀರ್ವ್ವರಿಗಂ 
ಕ್ರಯವಂ ಕೊಟ್ಟು ಊರಿಂಗೆ ಪುದಪೂಜೆಯ ಕೊಟ್ಟು ಮಾನ್ಯವಾಗಿ ಆ 
ದೇವರಿಗೆ ಬಿಟ್ಟರು (೫3. ೫೩, 9-90; 11೫). ವಿ. ಮರಠಾಧಿ 
ಪತಿಗಳೆದುರಿಗೆ ಪಂಥದ ವಮೂಲವಪುರುಷರ ಪಾದಂಕೆಗಳಿಗೆ 
ಮಾಡುವ ಪೂಜೆ : ಇಂದು ಅವರ ಮನೆಯಲ್ಲಿ ಶೃಂಗೇರಿಮತದ ಸ್ವಾಮಿ 
ಗಳನ್ನು ಕರೆಸಿ ಪಾದಷೂಣೆ ನಡೆಸಿದರು (ಕ). ೩. (ಆಲಂ) ಒದೆ 
ಯಖವುದಂ; ಥಳಿಸುವುದೂ : ಸತ್ತರ್ಗೆ ಪಾದಪೂಡೆಯುನೆಸಪ ನಯ 
ಗಾಜನ್‌ (ಆಕೃತ್ಕಾ, 90-908); ಮೂರು ನಾಲ್ಕು ಜವ ಉಡುಳರಿಗೆ 
ಅವರು "ಪಾದಪೂಣೆ' ಯನ್ನು ಮಾಡಿದರು (ಎ6ತೆ. ೦೨೪). 

[ ಪಾದ ಪೊಜೆ ) 

ಪಾದಪೂರಕ (ನಾ). ಪದ್ಮದ ಸಾಲನ್ನು ಪೂರ್ಣಗೊಳಿಸಲು ಪದ 
ಅಥವಾ ಅಕ್ಷರವನ್ನು ಸೇರಿಸಂವುದಂ; ಸಾಲನ್ನು ಭರ್ತಿಮಾಡಂ 
ವುದೂ: ತನ್ನ ಆಶ್ರಯದಾತನಿಗೆ ಆದರವನ್ನು ತೋರಿಸಲೂ . . 
ಪಾದಪೂರಕವಾಗಿಯ. ನೃಪತುಂಗನ ಹೆಸರನ್ನು ಗ್ರಂಥಕಾರನು ಬಳಸಿರು 
ವನೆಂಬುದು ಸ್ಪಷ್ಟವಾಗಿದೆ (*ತಾಕ. ೩೩). [ ಪಾದ.-ಪೂರಕ ) 

ಪಾದಪೂರಣ (ನಾ). ಪದ್ಮ ದ ಪಾದಗಳನ್ನು ಪೂರ್ಣಗೊಳಿಸುವುದಂ : 
“ನೇಖೆ ಸಲೆ ತವೆ ಮಿಗೆಯೆ ನಿಗುಮಿಗೆಯುಅಕಿಯಂಬಿವು ಪವಾದಪೂರಣಾರ್ಥಂ"” 
(ಕತುತಿ. ಆ): ಹಕಾತ್ತಾಗಿ ಪಾದಪೂರಣಕುರ್ಯದಲ್ಲಿ ಅವುಗಳಿಗೆ 
ಸವಾಮ್ಮೆ ಹೋಗುತ್ತದೆ ; ಅವುಗಳಿಂದ ಮುತ್ರಾರಕ್ಷಣವಾಗುವುವು ಮಾತ್ರ 
(8೩89. 11, ೨೦೦). [ಪಾರದ4ಪೂಣ) 

ಹಾದಪೆಂಡೆಯ (ನಾ). ಬಿರಂದಿನ ಚಿಹ್ನೆಯಾಗಿ ಕಾಲಲ್ಲಿ ಧರಿಸುವ ಒಂದಂ 
ಬಗೆಯ ಕಡಗ : ಪಾದಪೆಂಡೆಯಡೆದೆಸೆವ ಪೆಂಪು (೫5.2೩). 

[ ಪಾದ 4 ಪೆಂಡೆಯ ] 

ಪಾದಪ್ರಕ್ಷಾಲನ; ಪಾದಪ್ರಕ್ಷುಳನ (ನಾ). ಕಾಲಂಗಳನ್ನು ತೊಳೆಯ 
ವುದಂ : ತನ್ನುನಿಯುಗಲವಾದಪ್ರಕ್ಷೂಲ [ಶಾಕಾಂ. ಳ] ನೋದಕದೊ 
ಳ್ತೊರಳ್ಲು (*0ತ್ರು. ೨-೨ 6); ಪಾದಪ್ರಕ್ಷಾಲನಮಂ ಸಾದರದಿಂ ಮಾಡಿ 
ಸಾರ್ತರಲ* (ಕುಜಾಕೇ. ೦೦-೨9). ಪಾದಪ್ರಕ್ಷಾಳನ : ಶ್ರೀಕೃಷ್ಣನು ಯಜ್ಞ 
ರಕ್ಷಣೆಯ ಭಾರವನ್ನೂ ಬ್ರಾಹ್ಮಣರ ಪಾದಪ್ರಕ್ಷಾಳನಾದಿ ಕೈಂಕರ್ಯವನ್ನೂ 
ವಹಿಸಿದನು (ಊೀಶ್ಮಕ. 000). [ ವಾದ. ಪ್ರಕ್ಷಾಲನ ] 

ಪಾದಪ್ರಕ್ಷಾಳನ -ಪಾದಪ್ರಕ್ಷಾಲನ' ನೋ. 

ಪಾದಪ್ರಣತ (ನಾ). ಪಾದಗಳಿಗೆ ನಮಸ್ಕರಿಸಿದವನು, -ಬಾಗಿದವನು : 
ದ್ವಾರಪಾಲಕರರಸಂಗವರ ಬರೆವವ್‌ಪ ಬಂದು ಕಾಣಿಸ ಲೋಕಾಂತಿಕ 
ದೇವರವವೀಶ್ವರೊದಪ್ರಣತರಪಾಗಿ (ತಾಂತಿತ್ರು. 00-93 ತ). 

( ಪಾದ 4 ಪ್ರಣತ ) 

ಪಾದಪ್ರಣಾಮ (ನಾ). ಕಾಲಿಗೆ ನಮಸ್ಕಾರ ಮಾಡುವುದಂ: ಕಾದಂಬ 

ರಿಯಂ ಮೆಯ್ಕ ವಲಪುಗೂಡಿ ಜಂದ್ರಾಪೀಡಾಗೆ ಪಾದಪ್ರಣೂಮವ ಮಾಡಿ 
* ಕುಳಿತುಕೆಎಂಡಳು (ಶಕಳಾ. ಜು). (ಪೂದ .. ಪ್ರಣಾಮ] 

ಪಾದಬಂಧ (ನಾ). (ಆನೆ ಮೊದಲಾದವುಗಳ) ಕಾಲಿಗೆ ಕಟ್ಟುವ ಸರ 
ಪಣಿ; ಸಂಕೋಲೆ : “ನಿಗಳಃ. ಪಾದಬಂಧಃ. ಹಿಂಜೀರಃ, ಶೃಂಖಲಾ, 
ಅಂದುಕಃ ಈ ೫ ಆನೆಯ ಕಾಲ|ಟ್ಟು” (ಶಂಕು. ೬೬.೩೦); “ ಹಿಂಜೀರ 


೫೫೦೭ ಹಾದರಕ್ಷೆ 


ಮಂದುಕಂ ಶೃಂತುಳಂ ಪಾದಬಂಧೆಂ ನಗಳಮೆನಲು ಸಂಕಲೆಯೆನಿತ್ಕುಂ ಇ 
(ಶುಂಗಕಾ. 9೩.3). [ಪಾದ ಬಂಧ) 

ಹಾದಮಾರ್ಗ (ನಾ). ೧. ಕಾಲುನಡಗೆಯ ದಾರಿ; ಕಾಲುದಾರಿ. ೨. 
ಕಾಲುನಡಗೆ : ಅವಧಿಚ್ಞ್ಞಾನಿಗಳ* ಪವನಮಾರ್ಗದಿಂದಿಟ್‌ವುದಂ ಕೂಡು 

8 |, ಪಾದಮಾರ್ಗದೊಳ್‌ ಕೌದಂತರದೊಳ್‌ `ಅವವತಿಪುರಸ್ಸರಮಿದಿರ್ಗೊಂಡು 
(ಇಂತಿ. 8.44 5); ಪಾದಮಾರ್ಗದಿಂ ಪೋಗಿ ಸೌಧೆರ್ಮಕಲ್ಪದೊಳುಳ್ಕ 
ಕೃತಕಚ್ಛೆತ್ಕಾಲಯಂಗಳಂ ಕಲ್ಪಪಾದಪಪ್ರತಿಪಾದಿತ ವಿವಿಢಾರ್ಜನಂ 
ಗಳಿಂದರ್ಚಿಸಿ (ಕಂಠ್ರಥ್ರಿ. 9-೬6 ಶ). (ಪಾದ 4 ಮಾರ್ಗ] 

ಪಾದಮೂಲ. . ಪಾದಮೂಳ (ನಾ). ೧. ಕಾಲಿನ ಕೆಳಭಾಗ ; 

39) ಅಂಗಾಲ. ೨. ದೇವಸ್ಥಾ ನದ ಸೇವೆಯಲ್ಲಿ ಕಾಯಮ್ಮಾಗಿ ನಿರತರಾದ 
ಪರಿಚಾರಕ ವರ್ಗ: ಶ್ರೀಮದ್ಧಿವ್ಯಶಕ್ತಿಪಣ್ಣಿ ತಭೆಟಾರರ ಮಯ್ದಗಾವು 
ಣ್ಠಮಂ ಪಾದಮೂಲಮುಂ ಪನ್ನೆಕದಣಗಿವುಣ್ಣಕೃಳುಮಿಲ್ಲು (ಎಳ. ೩ (6). 
ಳಂ. ೫-4; ಇರಿದು ಕ). ೩. (ಆಲಂ) ಕಾಲಿನ ಬಳಿ,. ಸಮಿಪ ; 
ಆತನ ಪಾದಮೂಲದಲ್ಲಿ ಆರಿಂದಮನ ಅಸಮಸಾಹಸಿಯಾದ 

38| ವೀರವಿಕ್ರಮನೆಂಬ ನಾಯಿಯೊಂದು ಕುಳಿತುಕೊಂಡು ದೇವೇಂದ್ರನ 
ಮುಖವನ್ನೇ  ನೋಡುತ್ತಿದ್ದಿತು (836 0), ಒಂದು ಬಾಣವು 
ಎಲ್ಲಿಂದಲೋ ಬಂದು ಅವರ ಪಾದಮೂಲದಲ್ಲಿ ಬಿತ್ತು (ಸುವಂ. ೪೪). 
`ಪಾದಮೂಳ : ಶಿ. ಶ್ರೀರಾಮೇಶ್ನರೆದೇವರ್ಗ್ಗೆ ಅಂಗಭೋಗಕ್ಕಂ ರಂಗ 
ಭೋಗಕ್ಕಂ ಗನ್ಮಧೂಪದೀಪನಿವೇದ್ಮಕ್ಕೆ ದೇಗುಲದ ತುಂಡಸ್ಟುಟಿತಕಲ್ಲಿಯ 

80 ತಪೋಧನರ ಗ್ರಾಸಕ್ಕ [೦] ಪಾದಮೂಳವರಿಗ್ರಹಕ್ಕಂ . . . ಕೊಟ್ಟರು 
(೪49. ೩೦-೪೦-೪೦ 13381); ಅಲ್ಲಿಯ ಬ್ರಾಹ್ಮಣರ ತಪೋಧನರ ದೇವರ 
ಬ್ರಹ್ಮಪುರಿ ನಂಗಿಯಣ್ನಭಟ್ಟನ ಗ್ರಾಸಕ್ಕಂ ಪಾದಮೂಳ ಪರಿಗ್ರಹೆಕ್ಕಂ 
. ೬. * ಬಿಟ್ಟರು (436. ೨0-88-3೬; 2152). [ ಪಾದ--ಮೂಲ್ಕ) 

ಪಾದಮೂಲಿ (ನಾ). - ಪಾದಮೂಲ ೨: ಆ ಊರ ೨೪ ಪ್ರಜೆ 

೩8) ಜನನಿ'ಳು ಯೆರ್ಮಾಳದೇವರ ಪಾದಮೂಲಿಗಳು ಯಿವರೆಲ್ಲರ 
ಸನುಮತದಿ೨ದ . . . ಕೊಂಡ ಕ್ಷೇತ್ರದ ವಿವರ (೫33. (2-1 1 ೪೫-6 : 
3402) ; ತುಳುವದ ಶಾಸನಗಳಲ್ಲಿ ಬರುವ ಅಧಿಕಾರಿಗಳು ಯಾ 
ಅಧಿಕಾರವರ್ಗಗಳು : . ., ಒಕ್ಕಲರು (ಒಕ್ಕೆಲ ಮಕ್ಕಳು), ಮೂಲಿಗರು, 
ಪಾದಮೂಲಿಗಳು ( ತುಳುಶ್‌. 3೩೦). (ಸೆಂ. ಪಾದಮೂಲಿನ್‌ |] 

೨0] ಪಾದಮೂಳೆ " ಪಾದಮೂಲ' ನೋ. 

ಪಾದರ, « ಪಾರದಾರ ' ನೋ. 

ಪಾದರ, (ನಾ). ಒಂದಂ ಬಗೆಯ ಸಸ್ಮ : “ಮಟೆೋರಃ ಹಲಸು, 
ಪಾದರ, ವಾರಿವಾ(ಣ)ಳ, ಕಕ್ಕೆ. ಅರಸೆಕ್ಕೆ, ಮುತ್ತುಗ, ಮಂದಾರ” 
( tap. 00%). (7?) 

86| ಹಾದರಕ್ಕೆ (ನಾ). - ಪಾದರಕ್ಷೆ : ಪರಪದಂ ತದ್ಭವವತಾದ ಸವಖ4ಕ್ಕೆ. 
ಪಾಡರಕ್ಷೂ-ವಾದರಕ್ಕೆ (ಯರ. ೨೪೪ ಶ್ರಯೋ)ಃ ಪಾದರಕ್ಕೆ, ಪರಬೊಮ್ಮಂ, 
ದಾನಸಾಲೆ ( ಕರ್ಮಾನು. ೨೪ ಶ್ರ ಯೋ). ( ಆ೫ಂ. ಪಾದರಕ್ಷಾ ) 

ಪಾದರಕ್ಷಣ (ನಾ). ಪಾದರಕ್ಷೆ : “ಉಪಾನತ*, ಪುದರಕ್ಷಣಂ-_ಈ ೨ 
ಪಾದರಕ್ಷೆ” ( ಆಗಾಯು, 33.08೩ ). [ ವುದ--ರಕ್ಷಣ ] 

49 | ಪಾದರಕ್ಷೆ (ನು). ರಕ್ಷಣಾರ್ಥವಾಗಿ ಪಾದಗಳಿಗೆ ತೊಡಂವ ಸಾಧನ 
ಮೆಟ್ಟು ; ಪಾದತ್ರಾಣ : “ಉಪಾನತ್‌, ಐಾದರಕ್ಷಣಂ ಈ ೨ 
ಪಾದರಕ್ಷೆ” ( ಕಡು. ೩೨-೦೩) : ಆವನಾದರೇನು ಶ್ರೀಮಹಾದೇವನ 
ನೆನೆವವನ ಬಾಯ ತಂಬುಲ ಮೆಲುವೆ ಬೀಳುಡಿಗೆಯ ಹೊದೆವೆ 
ಪಾದರಕ್ಷೆಯ ಕಾಯ್ದು ಬದುಕುವೆ (ಅತನ. ೫೩) ; ದೇವತಾದರ್ಶನಕ್ಕೆ 

a) ... ಪಾದರಕ್ಷೆಗಳನ್ನು ಮೆಟ್ಟಿ ಹೋಗಬಾರದು (ಊತಕ. 9). 

[ ಸಂ. ಪಾದರಕ್ಷಾ ) 


ಪೂದರಗಿತ್ತಿ 


ಪಾದರಗಿತ್ತಿ. ಹಾದದಗಿಶ್ತಿ (ನಾ). ವ್ಯಭಿಚಾರ ಮಾಡಂವವಳು ; ಜಾರೆ : 
ಪರಿಜನಂಗಳ ಮೆಚ್ಚಿಸುವೂಗ ಪಾದರಗಿತ್ತಿಯೇ ಶರಣ ಸರ್ವರ ಮೆಚ್ಚಿಸುವುಗ 
ಸಂತೆಯ ಸಳಳೆಯೇ ಶರಣ (ಸಿರೇನ. ೧೦೫-೩೨೬). ಹಾದರಗಿತ್ತಿ: ಈ 
ಮಹಾಮಹಿಮರಿಗೆ ಜಗದ ಜಶ್ತಿಗೆಯ ಹಾದರಗಿತ್ತಿಯ ಹದಿನೆಂಟುಜಿಶಿಯ 
ಮನೆಯಲ್ಲಿ ತೊತ್ತಾಗಿ ಹುಟ್ಟಿದ ಶಿವದ್ರೋಹಿಯ ಲಿಂಗವಂತರ ಮನೆಯ 
ಹೊಗಿಸುವರೆ (ಕೂನ್ಶಸಂ, 3೩೪-00); ಗೋಣುಗೊಯ್ಕೆಯರು. . . ಹಾದರ 
ಗಿತ್ತಿಯುರು ಬ್ರಹ್ಮತ್ಯಕಾತಿಯರನವರತಮುಂ ಹೊನ್ನುಬಾಕಿಯರು 
(೩ಕಕ್ರು, 90-83) ಗಂಡನಲ್ಲಿ ವಿಕಾರವಾದ ನೀಚವ್ಯೂಪಾರವಂ ಮಾಡುವಳು. 
ಹಾದರಗಿತ್ತಿಯಂತೆ ಒಯ್ಯಾರದಿಂ ನಟಿಪಳು (ಕಾಮಕಾ. 3೦೪) ; ಹಾದರೆಗಿತ್ತಿ 
ಕಾಲು ಹಸೆಮಣೆ ಮೆ:ಲೂ ನಿಲ್ಲುವುದಿಲ್ಲ (ಗಾರೆ). 
[ ಪಾದರ್ಯ' («ಎಪಾರದಾರ) + -ಗಿತ್ತಿ ] 
ಪಾದರಜ (ನಾ). ೧. ಕಾಲುನಡಗೆಯಿಂದದೆದ್ದ ಧೂಳು ; ಕಾಲುಧೂಳಂ : 
ಭಯವಶವಿವುುಕ್ತ ಭೂಷಣಚಯ ಕೇರಳಕಾಮಿನೀಮುಖಶ್ರೀನೃಪಸೇನೆಯ 
ಪುದರಜದಿನಂದೇನಯ-್ನಕುಂ:ುಮವಿಳ ಸಮಂ ತಾಳ್ಲಿದುದೋ ( (ಕಾಂತಿ 
೦೦-೦೩). ವಿ. ಹೆಜ್ಜೆಗಳಿಗೆ ಅಂಟಿರಂವ ಧೂಳಂ ; ಪಾದಧೂಳಿ : 
ಕಮ ಲಭಮದ್ಕರುಂ ಪಡೆವರೇ ಹರಿಪಾದರಜೋಲವಪ್ರಸಾದಮಂ (8ಗಂ. 
8-93); ಕಾಲಿಗೆ ಬಿದ್ದು ನಮಸ್ಕರಿಸಿ, ಪಾದರಜವನ್ನು ನನ್ನ ತಲೆಯ 
ಮೇಲೆ ಸಿಂಹಿ% , . . ಓಡಿ ಹೋದೆನು (ಮಂಡೆಸ, ೩). [| ಪಂದ--ರಜ್ಮ) 
ಪಾದರಸ (ನಾ). ೧. ಒಂದು ಬಗೆಯ ದ್ರವರೂಪದ ಲೋಹ ; 
ಪಾರಜ : “ರಸ ಪಾರದ ಸೂತಕ ಚಪಲ[ಸಂ]ಜ್ಞಿತಂ ಗಿರಿಶವೀರ್ಯಮದು 
ಪಾದರಸಂ” (ಕಸ್ತುಕೋ- ೪-೦೩); ವೈಕ್ರಯಕಶರೀರಂಗಳ್‌ ಪಾದರಸದ 
ಮಾರ್ಗದಿಂ ಪತ್ತೂತ್ತೂಮಿರ್ಕುಂ (ಸುಕುಮಾ, ೦೦-೪೩ವ) । ಬೊರಿಸಿ 
ನಿಲುಕಿದರು ಫಣಿಯಂತೆ ಪಯಮೈಲುಳಿಯಲೊಲೆದರು ಪಾದರಸದಂದದಲಿ 
ಪಟುಭಟರು ((ಕುವ್ಮಾಗ. ೭-೨) ; ಪಾದರಸ ಕರತಳದಲಿರುತದನಂಟದಂದದಿ 
ತಿಳವಿಗರು ಸಂಸ್ಕೃತಿಯಲಿರೆ ನಿರ್ಲೇಪರೆಂದೆಣಿಸು (ಗಗತಾ. ೦೩-೨8); 
ಇಲಿ ಪಾದರಸ ಕುಡಿದ ಹುಗೆ (ಗಾರ). ೨. (ಆಲಂ) ಚುರುಕಾದ ವ್ಯಕ್ತಿ: 
ಉರಿಯ ಬಂದಿಯ ಹಿಡಿದು ಹೆಚ್ಚುವ ದೊರೆಯಲೇ ದಿಟ ಪಾದರಸವೆಲೆ 
ಯರಸ ನಿನ್ನ ಕುಮಾರನು (ಕುತ್ಮಾರ್ರೊೋ. ೪-೪೦). 
| ಎಪಾರದ-4ರಸ./ತವಿ. ಜಾತರಚ ; ತುಳು. ತೆಲು. ಪಾದರಸ ] 
ಪಾದರಿ, (ನಾ). ಜಾರೆ ; ವ್ಯಭಿಚಾರಿಣಿ ; ಹಾದರಗಿತ್ತಿ: ಪೋದಿರುಳಿನ 
ಕಿಕ್ತಡವುಂ ಮೂದಲೆಯಾಗಿಂತು ನುಡಿದೊಡಅ”ದುದನಟ್‌ದಾ ಪಾದರಿ 
ಬೇಸತ್ತವೊಲಿರೆ ಪೋದಂ ಬಗೆ ಕದಡಿ ತಾಯ ಪೊರೆಗೆ ನೃಪೇಂದ್ರಂ 
(ಹುಕೋತ. ೨3-೬೦); ಚಪಲೆ ಚಂಚಲೆ ಪರವಶೆ ಪಾದರಿ ವಿಫಲೆ 
ಎಹ್ವಲೆ . . . ತುಮಸಿಯೆನಿಪ ವನಿತೆಯರ ನಿಜಕೆ ನಿಲಿಸಿ ನಿಶ್ಚೆ ಎಸಿದೊಡೆ 
ಬಳಿಕ ಬಳಲಿಕೆ ಬಾರದೆ (3 6ರ. 8-೬೩೦) ; ಅಶಿಪುತಂ ಮಧುಪಾನವ್ಯಸನ 
ದೊಳ್‌. ಮಧುಪಂನವ್ಯಸನವತಾಣಡಿಯೊಳ್‌, ಆಜಡಿ ಪೂದರಿಯೊಳ”, 
ಪಾದರಿ ಬನದೊಳಲ್ಲದಿಲ್ಲಂ (ಕಾಶೂಕ್ಕ. ೪-3). 
[ ಪಾದರ, (ಎಪುರದಾರ)4 -ಇ್ಯ) 

ಪಾದರಿ,, ಹಾದರಿ (ನಾ). ಒಂದು ಬಗೆಯ ಮರ ಮತ್ತು ಅದರ 
ಹೂವು ; ಪಾಟಲಿ : “ಪುದರಿ ಪಾಟಳಾಖ್ಯಂ” (ನತ್ತುಳೋ.&&-0)) ಪಾದರಿ 
ಪೂತುವು ತೋರಿದುವಾದುವು ಮುಲ್ಲಿಗೆಗಳ” (608. ೦೦-೪8; ಅಶಿಪುತಂ 
ಮಧುಪಾನವ್ಮಸನದೊಳ್‌, ಮಧುಪೂನವ್ಯಸನಮಾಅದಿಯೊಳ್‌, ಆಜಡಿ 
ಪುದರಿಯೊಳ*, ಪಾದಲಿ ಬನದೆಣಳಲ್ಲದಿಲ್ಲ೨ (ರಾಠೂರ್ತ. ೮-೨). ಹಾದರಿ: 
“ಹಾದರಿ_ಪೂಟಲಾ- ಪಾದರಿ” (ಕರ್ಳಳೋ. ೪೯) ಕೇದಗೆ ಸಂಪಗೆ ನಾಗಂ 
ಹಾದರಿಯದಿರ್ಗುಂತೆ ಸುಟಬಿು ವಕುಳ ಲವಂಗಂ ಹಾದಿ ಮೊದಲಾದನೇಕ 
ಪೂದೋಂಟಂ ಸುರಭಿವರಿಮಳಾವೋದಂಗಳ' (ಎಳ. vi ಸೌಗರೆ.೦೦%೩೦, 


೫೫೦೮ 


10 


36 


20 


80 


ಪಾದವಟ್ಟಿಗೆ 


1042) ಅಶೋಕೆಯನೊದೆದು ಪಲ್ಲವಿಸೆಂ ಬ ಹಾದ[ತಾಾಾಂ. ವಾದಿ] ರಡ 

ನೆಳಲ್ಲೆ ಹರಿಣಂಗಳಂ ಹೊಡೆಯೆ೨ಬ ಕೆಲಸದ ನೆವದಿಂ ರತಿಮಂಗಳಿ . . . 

ಕಳುಪಿ (ನಂ06. 09-೩9೪); ಹಾಲೆ ಹಾದರಿ ಬನ್ನಿ ಮೊದಲಾದ ತರುಕತ 

ಜಾಲದಿಂದೆಸೆದುದಾ ಎಪಿನ (ಕಾಮು. ೦8-86). 

[ ಇಸಂ. ಪಾಟಲಿ./ತೆಮಿ. ಮಲ. ಪಾಠತಿರಿ ; ತುಳು. ಪುದರಿ, 
ತೆಲು. ಪುದಿರಿ, ಪಾದಿಲಿ] 


ಪಾದರಿ * ಪಾದ್ರಿ ' ನೋ. 
ಪಾದರಿಗ, ಪಾರದರಿಗ, ಹಾದರಿಗ (ನಂ). ಹಾದರ ಮಾಡುವವನು ; 


ವ್ಯಭಿಚಾರಿ ; ವಿಟ : ಮಾನ್ಗಳಂತೆ ಗಾಳದೊಳ' ತೊಡರ್ದಿರ್ದ 
ಪುದರಿಗರಿಂ (ಉಪ್ಮತಾ, 8೨೯ ಕೂದ್ರಳ); ಪೃಥ್ವಿಯಂ ರಕ್ಷಿಸುವ 
ಸ್ವಾವಿು ಚೋರ ಜಾರ ಪಾದರಿಗರ್ಕಳಂ ಕೊಲ್ಲದಿರ್ಕುವೆ (ರರ್ಮಾರಾ, ೩೦-೪); 
ಪಾದರಿಗೆಯ ಮುೂಗನರಿದು ಪಾದರಿಗನಂ ಕೆೊಲ್ಲರು (೫೩. 
72-31, ೬೭-೩೩; 992): ನಾವಿದನ ಪೆಂಡಶಿಯಪ್ಪ ದೂದವಿ ಪಾದರಿಗನಂ 
ಸಂಕೇತಸ್ಥಾನದೊಳಿರಿಸಿ ಪರಿತಂದು (ಕಂಜತಂ. ೭8-4). ಪಾರಠದರಿಗ: 
ಕೆಪುಕರನಿನಾತ್ಮಜಾಂಶಗತನೂಗೆ ನೋಡಲ್‌ ದಿನಾಧಿಪಪ್ರಭೈತಿ ಷಡ್ಡ ಹು 
ಗಳೆವನಲ್ಪಪುತ್ರಂ ಸುಖನ್ಯವೇತಧನಭಾಗಿ . . . ಪಾರದರಿಗಂ ಮಹಾ 
ಕೃಪಣನಕ್ಕುಮಾ ಲಗ್ನಜಂ (ಶಕಾಠತಿ. ೨೦-೨೨. ಹಾದರಿಗ: “ ಜಾರಃ, 
ಉಪಪಶಿಃ ಈ ೨ ಹಾದರಿಗಂ” (ಹಲಯು. ೬೩-೨೩೪) ; ಕಳ್ಳ 
ಹಾದರಿಗರ ಸಂಪಾದನೆ ಹೊಳ್ಳ ಕುಟ್ಟಿ ಕೈ ಹೊಬಟ್ಬಾದಂತೆ ಕಾಣಾ 
(ರೇ೦ಿನ, ೨೨-೩6); ಕಡುಹುಗಳ್ಳನು ಹಂದರಿಗನುಂ ಗಡಣೆಗಿವರೆನೆ 
ಶಂದ್ರಿಕಂ 5 ಲಗೆಡಿಕನಹ ಕೀಚಕನು ನೆಟ್‌ ಕಡಿವಡೆದರು (2ಸಫ್ರು. 00-80); 
ಹೋದನತ್ತಲು ಸತಿಯ ಕೊಂಡು ಹಾದಂಗನು (998ರಾ. ೬-9೩). 
( ಪುದರ್ಮ (ಆ ಪುರದಾರ)- -ಇಗ) 


ಪಾದರಿಗೆ (ನಾ). -:ಪಾದರ್ಮಿ : ಪಾದರಿಗೆಯ ಮೂಗನೆನಿದು ಪಂದರಿಗನೆಂ 


ಕೊಲ್ವರು (839%. 1೫-1, ೭೬-೩೩; 9೪2); ಪಾದರಿಗೆಯ ದೂದವಿ 
ಯಂತೆ ಪೆಜರಂ ಸಂಕೇತಂಗೊಳಿಸದೆ  (ರಮಾನ್ನು. 8-೪೪); ನಿಗ್ರಹಕ್ಕೆ 


ಪಾದರಿಗೆಯ ನೋಡಿ ನಿಗ್ರಹಮನೆಯ್ದಿ ಪರುಗ್ರದುರಂತದುಃಖಮಂ 
(ಶಸಾರ. ೩೦೦). ([ಪಂದರಿಗ---ಎ,ೃ) 
ಪಾದರಿಸು (ಕ್ರಿ). ಹಾದರ ಮಾಡು; ವ್ಯಭಿಚಾರ ಮಾಡು: 


ಜಲಜಶರತಾಪಮಂ ವಿಲಿಸಲಾಜದೆ ಬಂಧುಗಳು ತಿಳಿಯದಂತೆ ಪುದರಿಸು 
ತಡಕದೊಳಿರಲು (ಕಾಘಶ. ೦೦-೩೪9); ದನುಜಿ:ಂದ್ರನಾತ್ಮಸುಂತೆ ಕರ್ನಿಕೆಯೂ 
ಪಾದರಿಪುದನುಮತವೆ (ನರಮೋ. ೨೩-೪). 

[ ಪಾದರ, (ಎಪೂರದಾರ)+ -ಇಸ್ಮು) 


ಪಾದಲೇಪೌಷಧಿ (ನಾ). ಕಾಲಿಗೆ ಹಚ್ಚಿಕೊಳ್ಳುವ ಒಂದೂ ಬಗೆಯ 


ಅಂಜನ : ಪಾುದಲೇಪೌಷಧಿಸ್ರಭಾವದಿಂ ವಿಂಶತಿಸಹಸ್ರಸೋಪಾನಂಗಳ 
ನಸಂಗದಿಎದಮೇಆ್‌ ಗಂಧಕುಟಿಯಂ ಪೊಕ್ಕು (ಕಂಠ್ರಥು. ೩-೩೮), ಅಲ್ಲಿ 
ಸರ್ವರೂ ಪಾದಲೇಪೌಷಧಿಸಾನುರ್ಥದಿಂ ಆ ಸೋಪಾನಗಳನ್ನೂರೋಹಿ 
ದರು (ತ್ರರಕ. ೦೫೪). [ಸಂ,) 


ಪಾದವಟ್ಟ (ನಾ). ಕಾಲಿನ ಒಂದಂ ಬಗೆಯ ಆಭರಣ : ಕಾಲಂದುಗೆ : 


ಪೆಂಡೆಯ ಪಾದವಟ್ಟಿಗಳೊಪ್ಪಿದುವು ಚಂದ್ರಮಂಡಲಮುಖಿಯಡಿಗಳೊಳು 
(665. 99-೬0). " ಪಾಯವಟ್ಟ ' ಪರಾ. ([ ಎಪಾದಪಟ್ಮ) 


ಪಾದವಟ್ಟಿಗೆ (ನಾ). ವೆಂಟ್ಟಿಲು ; ಸೋಪಾನ : ಪಾಸಿದ ತಣ್ಣದಿರಜಕಿಯ 


ಪುದವಟ್ಟಿಗೆಗೊಳಗೇರಿಯು ನಿಡುಮರಂಗಳಿಜುಂಬಿನ ಕಟ್ತಲೆಯನೊಳ 

ಕೊಂಡು. . ಕೆಉುಗಾಳಿಯಲೆಪದಿಂ ಕ£ಲ್ಬರಿ ನ ತ್ರೈೆರೆಯಿನೊಂದು ಕೊಳಂ 

ಪಗಲೈಣ್ಣ ಕೈಸಿಡಿಯೆಂಬಂತಿರೆ ಸೊಗಯಿಸಿದತ್ತು (ಉರೂಕ್ಕ. ೩-೦೪). 
«ಸೆಂ. ಪಾದಪಟ್ಟಿಕಾ ) 


ಪಾದೆವಲ್ಲೀಕ 


ಪಾದವಲ್ಲೀಕ (ನಾ). ಆನೆಯಂ ಕಾಲಿನಂತೆ ಕಾಲು ದಪ್ಪವಾಗಿ ಊದಿ 
ಕೊಳ್ಳುವ ಒಂದಂ ಬಗೆಯ. ರೋಗ ಆನೆಕಾಲ:ರೋಗ : 
“ಶ್ಲೀಪದಂ, ಪಾದವಲ್ಲೀಕಂ...ಈ ೨ ಒಅಲೆಗಾಲ್‌” (ತಂಾಯು 
[ ಪುದ--ವಲ್ಮೀಕ ] 
ಖಾದವಾಸ (ನೂ). -ಪಾದಪಾಶ ೧; ಪರಪದದ ಮೊದಲೊರ್‌ ಪಕಾರ 
ಬಕಾರ ಮಕಾರಂಗಳಿರೆ ವತ್ವಮಕ್ಕುಂ . . . ಪಾದಪಾಶ__.ಪಾದವಾಸ, 
ಯೋಗವನಿದುಕಾ — ಜೋಗವಾವುಗೆ (ಹುರ. ೨೪ ಶ್ರಯೋ?. 
[ ಸಂ. ಪಾದಪಾಶ) 
ಪಾಣವಿನ್ಮಾಸ (ನಾ). ೧. ನಡೆಯಂವಾಗ ಕಾಲನ್ನು 
ವಿ. ಪದ್ಮದ ಪಾದಗಳನ್ನು ಜೋಡಿಸುವುದಂ. 
ಹರಡಂವುದು, - ಪಸರಿಸಂವುದಂ. ೨ , ೩: ಆತಶಿಶಯಪದಾರ್ಥ 
ನಿಕರಪ್ರಶೀಶಿಯಂ ಪಡೆವ ಪಾದವಿನ್ಯಾಸಂ ಭೂನುಶವತಾಗದಲ್ತೆ 
ನಿರ್ದೋಷತೆಯಿಂದಲ್ಲದೆ ಸಮಂತು ಕವಿಗಂ ರವಿಗಂ (ತಂದ್ರಪು. ೦-೪೬). 
[ ಪಾದ4+ವಿನ್ಮಾಸ ] 
ಪಾದವಿಷ್ಟರ (ನಾ). ಕಾಲಿಡಂವುದಕ್ಕಾಗಿ ಮಾಡಿದ .ಪೀಠ ; 
ಕಾಲಂವಂಣೆ ; ಪಾದಪೀಠ : ಕ್ಷಮರಾಷ್ಟ್ರ ರ್‌ ವೆಯಕೋವಿದಲ್‌ ಸಕಳ 
ಶಾಸ್ತ್ರಾರ್ಥರ್‌ . . . ಕುಲೀನರ್‌ ನ ೈಪೇಂದ್ರಮ್ಸು ಗೇಂದವ್ರಿಸನ 'ಮದವಿಷ್ಟರ 
-ದೊಳಿರ್ದರ್‌ (ಅಠಂಶು. ೨-೨4): [ಪಾದ--ವಿಷ್ಟರ ) 
ಪಾದಶಾ  ಪಾತಶಹ' ನೋ. 
ಪಾದಶಾಖೆ (ನಾ). ಕಾಲಿನ ಬೆರಳು. 
ಪಾದಶಾಯಿ : ಪಂತಷಾಹಿ ' ನೋ. 
ಪೂದಶಾಹ : ಪಾತಶಹ' ನೋ. 
ಪಾದಶಿಲೆ (ನಾ). ಕಂಬದ ತಳಕ್ಕೆ ಆಧಾರವಾಗಿ ಕೊಡುವ ಕಲ್ಲು; 
ಕಂಬದ ಆಡಿಗಲ್ಲುಂ : ಎನ್ನ ಪಾದವೇ ಪೂದಶಿಲೆಯಾಗಿ ಎನ್ನೆ ಕಾಲೇ 
ಕಡಹದ ಕೆಂಬಗಳಾಗಿ (ತರ್ರಠ. ೦60-6೩6). [ವಾದ-ಶಿಲೆ] 


, ೪೪-980). 


ಇಡಂವುದು. 
೩. ಕಿರಣಗಳನ್ನು 


[ ಸಂ. ಪಾಶ 


2) 


ಪಾದಶೂಲೆ (ನಾ). ಕಾಲಿನಲ್ಲಿ ಉಂಟಾಗುವ ನೋವು: ಮೂಳು 
ಮಾನ ಮಜ್ಜಿಗೆ ಒಂದು ಹಿಡಿ ಲೊಕ್ಕಿಯ ಸೊಪ್ಪಿನೊಳಗೆ ಹೊಯ್ದ... 
ಸೇವಿಸಿ ಮರ್ದನಂ ವಣಡೆ ಪದಾ. ವಾತಶೂಲೆ. ಪ`ದಶೂಲೆ, 
ಸರ್ವಾ6(ಗ)ಶೂಲೆ. ಮುಂಡುಬುಶೂಲೆ, ಮಾ: ಣಂ (೧ಕ್ಮಿಂ. 68). 
i [ಪಾದ-ಶೂಲೈ) 

_ಹಂದಶೃಂಖಲೆ (ನಾ). ಕಾಲನ್ನು ಕಟ್ಟಲು ಉಪಯೋಗಿನಿ:ವ ಸ೦ಪಣಿ 
ಪರಪದಂ ತ ಸಾದ ಸವರಾಸಕ್ಕೆ.. EP ಫೇ 


ಕಾದಶೃಂಖಲನ _ಪಾದಸಂಕಲೆ (ಕನುರ. ೨೪೪ ಶ್ರದ). 
[ಪಾದ -(- ಶೃಂಖಲೆ) 

ಪಾದಸಹ  ಪಾತಶಹ ' ನೋ 

ಹಾದಷಹಾ " ಪಾತಶಹ' ನೋ. 

ಪಾದಪಾಹ " ಪಾತಶಹ' ನೋ. 

ಪಾದಸಂಕಲೆ (ನಾ).ಎ ಪಾದಶೃಂಖಲೆ : ಪರಪದಂ ತದೃವಮಾದ 
ಸವಹಾಸಕ್ಕೆ ಉತ್ತರದೆ!ಶ — ಉತ್ತರದೇಸ . . . ಐಾದಕೃಂಖಲಾ ... 
ಪಾದ)ಂಕಲೆ (ಕಮದ. ೨6೪ ಪ್ರದೋ) ; ದಾನಸಾಲೆ. ಬಾಹುಬಳೆ. ಪೂದಸಂಕಲೆ 
(ಕಶ್ಮಾನು. 56೩ ಪ್ರಯೋ). [ಪಾಂದ--ಸಂಕಲೆ) 

ಹಾದಸರ (ನಾ). ಕಾಲಿಗೆ ಧರಿಸುವ ಒಂದು ಬಗೆಯ ಸರಪಣಿ 


ಯಾಕಂರದ ಆಭರಣ ; ಕಾಲುಸರ : 
ಪಾದಸರ ಕಾಲುಂಗುರಗಳಿಂ ಬಂಧುರವತಾದ 
(ಸಳಿಗಂರಿ. ೩-೦೦) ; ಹೆಜ್ಜೆಯ ಕುಣಿತಕ್ಕೆ ತಕ್ಕ €ತೆ 
ಕಿರುಗೆಹ್ಮೆಯ ನಾದ ಅನುರಣೆಸುವಂತಿದೆ (ನೊಳಂಂ. ೪೬). 


೫೫೦೯ 


ಛಾ 


30 


[46 


ಪಾದಾದಿಯಮಕ 


ಹಾದಸಾಲೆ (ನಾ). ಕಾಲಿನ ಆಭರಣ : ಬಿಜ್ಜಣಿಯು ಕಾಳಂಜಿಯಂದವಹ 
. ಪಾದಸಾಲೆಯು ಮುಖ್ಯವುಪಕರಣವೃಂದಮಂ ನೆರಜ . . . ಶೃಂಗರಿಸು 
ತಿರಲು (ನರೋ. ೨೬-೬೬). [ಪಾದ +ಸಾಲೆ,./ ತಮಿ. ಪಾತಚಾಲ] 
ಪಾದಾಂಗುಳೀಯಕ (ನಾ). ಕಾಲಿನ ಬೆರಳಿಗೆ ಇಟ್ಟುಕೊಳ್ಳುವ 
ಉಂಗಂರ ; ಕಾಲುಂಗುರ ; ಕಾಲಂಸಂತ್ತು ಪಾದಾಂಗುಳೀಯಕ 
2೧5ಳು._ಸ್ತ್ರೀಯರುಗಳು ಕಾಲುಬೆರಳುಗಳಲ್ಲಿ ಉಂಗುರಗಳು, 'ಪಿಲ್ಲಿ.. 
ಧರಿಸಿದಲ್ಲಿ ' ಹೆಚ್ಚಿದ್ದ. ಮಂಗಳವೂ, ಸರ್ವದುಷ್ಟಗ್ರಹೋಚ್ಚಾಟನವೂ 
ಸದಾ ಆನಂದವೂ ಆಗುವುವು (ಸಳವೈ. 90) - (ಸಂ. ಪನಂದಾಂಗುಲಿ:ಯ ಕ) 
ಹ (ನಾ). ಪಾದದಲ್ಲಿ ಹಟ್ಟಿದ ನೀರು: ನೈಜದಿಂದಜನ 
ರಪಾತ್ರದಗಫೋದಕಂ ವೈಜಯಂತೀಧರನ ಪಾದಾಂಬು . . , ತಾನಂತು 
ಮುಲ್ಲದತಿಪಾಪಂಗಳ ಮೆ ಜೆೊ: ಡನುಗಿದು ಬಿಸ:ಡುವ ಗಂಗೆ ಬೆದಟುದಳಳ 
[ವಾದ 4 ಆಂಬ್ಕಾ | 
ಪಾದಾಕ್ಷ (ನಾ). ಪಾದದನ್ಲಿ ಕಣ್ಣುಳ್ಳವನಂ ; ಶಿವ; p ವಿಷ್ಣುವು 
ಕ್ಷುಪನೆಂಬ ರಾಜನ ನಿಮಿತ್ತ ವಾಗಿ ದಧೀಚಿವುನಿಯಂನ್ನು 
ಚಕ್ರಾ ಯುಧದಿಂದ ಹೊಡೆದಾಗ ಅದು ಮುರಿದು ಹೋಗಲು, 
ಶಿವನನ್ನು ವೆ: ಚ್ಹಿಸಿ ಪುನಃ ಚಕ್ರವನ್ನು ಪಡೆಯುವೆನೆಂದು ವಿಷ್ಣು ವು 


“(ಕೈಲಳಾ. ೯೪-೨೭). 


ಸಹದೆ ನ ಕಮಲಗಳೆಂದ ಅರ್ಚಿ:ತೊಡಗಿದನು. ಆಗ ಒಂದಂ 
ಜತ ಸಾಲದಾಗಲು ಭಕ್ತಿಭರದಲ್ಲಿ ತನ್ನ ಕಣ್ಣನ್ನೆ € ಕಿತ್ತು 
ಶಿವನ ಪಾದಗಳಿಗೆ ಅರ್ಪಿಸಿ, ಸಂತುಷ್ಟನಾದ ಶಿವೌಂದ ತನ್ನ 
ಕಣ್ಣು. ಚಕ್ರ ಎರಡನ್ನೂ ಮರಳಿ ಪಡೆದನು." ಇದರಿಂದ ಶಿವನು 


"ಪಾಮಾಕ್ಷ'ನಾದನೆಂದು ಶೈವಪುರಾಣಗಳಲ್ಲಿ ಹೇಳಿದೆ: ಭಾಳಾಕ್ಷ 
ಪಾದಾಕ್ಷನಂ . ಶಿವನೂ ಸೋಮಾಭಿರಾನಾಂಗನಂ ಹೃದ್ರಾಜಿ:ವ 
ದೊಳಿಟ್ಟು ನಂಡೆ ನೆನೆದಂ (ಶಬ್ಮಾಕ. ೨-೩). 'ಕಣ್ಮಡಿಗ' ಪರಾ. 

(ಸೆಂ. (ವಾದ+* ೮8+ -)) 


ಪಾದೂಗ್ರ (ನಾ). ಕಾಲಿನ ತ:ದಿ; ತುದಿಗಾಲು : “ಪಾಡಾಗ್ರಂ, 
ಪ್ರಪದಂ ಈ ೨ ತುದಿಕಾಲ್‌” (ಹರಾಹೆು::. 6೩೩೬೩) ; ಶೌವರೆ 
ಪಾದಾಗ್ದದೆ ನೂಂಕಿದ೦ ಮುಳಿದವಂ ವಾರಾಶಿಯೊರ್ಳ ಚೇದ್ರನಂ 
(ಕಾಕ. ೪-೨೨). ([ಹಾದ--ಆಗ್ರ್ಯ] 

ಹಾದಾಘಾಠ (ನಾ). ಕಾಲಿನ ಹೊಡೆತ; ಒದೆತ: ಅಮರಿತು ಜಾದಾ 
ಘಾತದಿಂದ ಧರೆ (ಸನ, 390) ; ಲಶೋಕಮ:ರಗಳು : ಧಾರಿಣಿ 
ಯಿಂದಲೋ ಮಾಲವಎಕೆಲುಂದಲೋ ಪಾದಾಘಾತದೋಹದ ಬಡಿಸಿ 
ಕೆ.ಂಡಂತೆ ಮೆ ಯೆಜ ಹೂ ತಳೆದಿತ್ತು (ಐಸ;ಹೊ. ೦೬೦)- [ಪಾದ--ಆಘಾತ) 


ಪಾದಾತ (ನಾ). ೧. ಕಾಲುನಡೆಯ ಸೈನಿಕ ; ಕುಲುಳಂ : “ಪದಾತಿ, 
ಪತ್ತಿ: ಪಾದಾಶಃ . . . ಪಂದಚಾರಿಃ ba ೮ ಕಲಾಲ್‌ “(ತಕಾಪುು, 
ಓಳಿ-೨೯೬) ; ಯಾತಂ ಪದಾತಿರಂ . . . ಖಾದಂತಂ ಪದಾಜಯಂ 
ಪದಿಕನೆನೆ ಕಾಶಾಲ್‌ 7 (ಕುಂಗಳಾ, 63-5೬), ೨. ಕಾಲಾಳ.ಗಳ ಸೈನ್ಯ. -- 
med 1 ನಿ ಕ | 


ನಡೆದುದು 


ಹಾದಾತಂ 


ಮೋಲ 


ಸೆ ನ್ಯ” | 


ಪ್ರವಿಂಶಂ ವೆ. ೦೦-೩೩) ; ಆ ದಂ ಪಣ)ವೀಕ್ಷಿನ 


ಲರಿದುಜಬಿದಿರ್ಚಿ ಕಾದುವಲೆೊಳರೇ LS 00-00೬). [ಸ0.] 
ಪಾದಾತಿ (ನಾ). ಕುಲಾಳು ; ಪದಾತಿ. [ಸಂ] 
ಪಾದಾತಿಕ (ನಾ). ದ.-ಪಾದಾತ ೧: “ಪದಾತಿಃ. ಪತ್ತಿ: ಪೌದೌತೇ, 


ಪಾದಾತಿಕ; . ಪಾದಚಾರೀ ೨. ಈ ೮ ಕಾಲಾಳ್‌ " 
೨. ಎಪಾದಾತ್ತ: "ಪದಿಕಂ ಪತ್ತಿ ಪದಾತ೦ ಪದಾತಿ ಷಾದಾತಿಕಂ 
ಪಾದಾಜಿಗೆ ನಾಮ೦” (ನಸ್ತುಕೋ. ೮೩-0೦). [ಸಂ.) 
ಪಾದಾದಿಯಮಕ (ನ). [ಕಾವ್ಯಮಾ] ಶಬ್ದಾಲ೦ಕಾರಗಳಲ್ಲಿ ಒಂದು ; 
ಪದ್ಯದ ಸಾಲುಗಳ ಕಡಲ ನಿಯತವಾಗಿ ಬರುವ ಯಮಕ ; 
ಇ 


(ಪಲಾಯು. ೩೪-೨೯೬), 


ಪಾದಾಪವಿದ್ದ್ಧ 


ಬಾದಾದಿಯಮಂಕಕ್ಕೆ __ ಉಪದಾತ್ತನುತೋನ್ನತಮಂ ್ಹದ್ಮಿಪಮದಪರಿ 


ಪೂರ್ಣಗಿರಿಸರಿತ್ಸಂತತಿಯಂ ಉಪದಾತ್ತನುತೋನ್ನತಮಂ ತಪನಕರೋತ್ತ 


ಪನತಪ್ತತಪನೋಪಲಮಂ (ಕಾರ್ಕಾಶ, 344). [ಸಂ.) 

ಪಾದಾಪವಿದ್ಧ (ನಾ). [ನಂಟ (]ನೃತ್ಯದ ಒಂದಂ ಭಂಗಿ ; ನೂರೆಂಟು 
ಕರಣಗಳಲ್ಲಿ ಒಂದು; ೫” ಕಟಕಾಮುಖ ಹಸ್ತಗಳಿರಡನ್ನಿ ಒಂದ 
ಕೊಂದು ಹಿವಂ್ಮ್ಮಖವಾಗಿರಂವಂತೆ ನಾಭಿಯ ಹತ್ತಿರ "ಹಡಿದು 
ಸೂಚೀಪಾದದಿಂದ. ` ಅಪಕ್ರ್ರಾಂತಚಾರಿಯನ್ನಿ ಮಾಡುವುದಂ ” 
(ಉಸ್ಮರಂ. ೨೪೪ ಗರ್ಮಾನುವಾರ) ಃ ತಲಪುಷ್ಪಪುಟ, ಲೀನ `ದಂಡಪಕ್ಷ, 
ಪಾದಾಪವದ್ಧ . . . ಗಂಗಾವತರಣ ೨. ಈ ನೂಲಕೆಂಟು ಕರೆಣಂಗಳ್‌ 
(ಕಾಸ್ಕರಂ. ೪-93 ನ). [ಪಾದ ಅಪವಿದ್ಯ) 

ಪಾದಾಪವಿದ್ಧಕ (ನಾ). ಪಾದಂಪವಿದ್ಧ : 
ಸುಲಲಿತ ಪಾದಾಪವಿದ್ಧಕಂ °« ೬ ಭುಜಗತ್ರ 
(ಉಸ್ಮರಂ. 9-೩೦). [ಸಂ] 

ಪಾದಾಭಘಾತ (ನಾ) .ಎಪಾದಾಘಾತ : ಪಾದಾಭಿಘಾತವಿಚಲನ್ಮೇದಿನ್ಶುತ್ತಿತ 
ವಿಶಾಲಧೂಳಿ. ಪಟಲಾಚ್ಛಾದಿತಗಗನಂ ನಡೆದುದು ಪಂದಾತಂ ಚತುರಶೀತಿ 
ಕೋಟಿಪ್ರಮಿತಂ (ಅರಕು. ೦೦-೩೩). (ಪಾದ 4 ಅಭಿಘಾತ) 

ಪಾದಾಭಿಷೇಚನ (ನಾ). ಪಾದಗಳಿಗೆ ಅಭಿಷೇಕ ಮಾಡುವುದು : 
ಪೌರರ್ವಾಡಿದ ನಲಿನೀಪಶ್ರ ಪುಟಪ್ರಸಾದಿತಸಾರಜಲಪಾದಾಭಿಷೇಚನದೆ.ಇಳ 
ಮಭಿಷೇಕವಿಧಿಯಂ ವಿರ್ವರ್ಶಿಸಿ (60. 6-೬೪ 5). [ಪಾದ 4 ಅಭಿಷೇಚನ) 

ಪಾದಾಭ್ಯಂಗನ (ನಾ). ಎಣ್ಣೆ ವಂಂತಾದ ಲೇಪನದ್ರವ್ಯಗಳನ್ನು 
ಪಾದಗಳಿಗೆ ಹಚ್ಚಿ ತೊಳೆಯಂವುದು : ಪಾದಾಭ್ಯಂಗನದಿಂದ ನೇತ್ರ 
ರೋಗವೂ . . . ಶಿರೋಭ್ಯಂಜನದಿಂದ ಸರ್ವರೋಗವೂ ಹರವಾಗುವುದು 
(ಸಕವೈ. ೩೦). ' [ಪಾದ + ಅಭ್ಯಂಗನ) 

ಪಾದಾರ್ಚನೆ (ನಾ). ಪಂದಗಳನ್ನ ಪೂಜಿಸಂವುದಂ, __ ಅರ್ಚಿಸಂವುದಂ; 
ಪಾದಪೂಜೆ : ಭಕ್ತನ ಮಠವೆಂದು ಜಂಗಮ ನಡೆದು ಬಂದಲ್ಲಿ 
ಕರೆದು ಕುಳ್ಳಿರಿಸಿ ಪಾದಾರ್ಚನೆಯಂ ಮಾಡಿ ಪಾದೋದಕವಂ ಕೊಂಡು 
(ಅಸರ. 6೬೪); ಪಾದಾರ್ಚನೆಯ ಮಾಡುವೆನಯ್ಯಾ ಪಾದೋದಕದ ಹಂಗಿಂಗೆ 
(ಬಸವ. 66೭], [ಪಾದ + ಅರ್ಚನೆ] 

ಪಾದಾರ್ಥ (ನಾ). ಪದ್ಯದ ಸಾಲಿನ ಅರ್ಧಭಾಗ  ಯವಮಂಕಂ (ಪ)ುದ 
ಪಾದಾರ್ಧ ಸಮಶ್ಲೋ!ಕಾದಿ)ಗೋಚರಂ (ಕಂಕಾ. ೨.059). [ಪಾದ--ಅರ್ಧ) 

ಪಾದಾವರ್ತ (ನೂ). ೧. ಬಾವಿಯಿಂದ ನೀರನ್ನು ಮೇಲಕ್ಕೆತ್ತಲು 
ಉಪಯೋಗಿಸುವ (ಕಾಲಿನಿಂದ ತಿರುಗಿಸಬಹುದಾದ) ಒಂದು 
ಬಗೆಯ ರಾಟೆ, - ಯಂತ್ರ : “ ಉದ್ದಾಟಕಂ. ಘಟೀಯಂತ್ರಂ, 
ಪಾದಾವರ್ತಃ, ಅರಘಟ್ಟಕಃ __ಈ ೪ ಉಟಣಂ ” (ಹರಾಯು. ೧೦೩-೬೩). 


ಸಲೆ ವಲಿತ ದಂಡಪಕ್ಷ 
ಸ್ತರೇಚಿತಾಖ್ಯಮಿವಿಂತುಂ 


೨. ಕ್ಷೇತ್ರದ ಒಂದು ಅಳತೆ; ಒಂದು ಚದರಡಿ: ಪಾದಾವರ್ತ 
ಶತತ್ರ್ರಯಂ (ಎಇ. 111: ೩೨0-೦೬ ; 8:6), [ಸಂ.] 
ಪಾದಾಶ್ರಿತ (ನಾ). ಪಾದಗಳಲ್ಲಿ ಆಶ್ರಯವನ್ನು ಪಡೆದವನಂ ; 


ಶರಣಾದವನು: ಹರಿವಾದಾಶ್ರಿತರಾಗಿಮಿಲ್ಲದೊಡೆ ಪಗೆಗೊಳ್ಳಿಂ (ಗಂ. 
೪-008). (ಪಾದ - ಆಶ್ರಿತ) 


ಪಾದಾಶ್ರಿತೆ (ನಾ). ಪಂದಗಳಲ್ಲಿ ಆಶ್ರಯವನ್ನು ಹೊಂದಿರುವವಳು ; 


ಶರಣಾಗತೆ : ನಾವಿ:ಗ ಜಗದಂಬೆಯ "ಪಾದಾಶ್ರಿತೆಯರಾಗಿದ್ದೆ "ವೆ 
(ಕಪಾಕುಂ. ೩4). |ಪಾದಾಶ್ರಿತ + -ಎ್ಯ) 

ಪಾದಾಸ್ತ್ರ (ನು). 'ಕಾಲುಗಳನ್ನೇ  ಆಯಂಧವಾಗಿ ಉಳ್ಳೂದು:; 
ಕೋಳಿ : ಏಂರಿವ ಶಿಖ ಗಂಡಭೇರುಂಡ ಕೆಂಗಣ್ಣ ಕೀರಂಚೆ ಕೊಂಚೆ 
ಪಾದಾಸ್ತ್ಯ್ರ .. . ಖಂಜರೀಟ ಖಗದ ಸಂಚಾರ . . . ಆ ನಗದಿ ರಂಜಿ 


ಸುವದಪಾರ (ಕೈರವೇ. 9-88). [ಪಾದ + ಅಸ್ಮ] 


೫೫೧೦ 


8 ಪಾದ್ಮಿ ಹಾದಿ (ನಾ). 


0[ಪಾದ್ಕಿ (ನಾ). ಕಾಲಾಳು :; 


45 


ಪಾದಿಲೋಣ 


ಪೂದಾಹತಿ (ನಾ). ಎ ಪಾದಾಘಾತ : ಆಸ್ಥಾನದಲ್ಲಿರ್ದ ದುರ್ಧರವಿದ್ಕಾಧರ 
ವೀರರಂ ಜವನ ಬಾಯೊಳ* ತೂಂಕಿದೆಂ ತನ್ನ ನಿಷ್ಮುರಪಾದಾಹತಿಯಿಂ 
ಪ್ರಭಂಜನಸುತಂ ಹಸ್ತಪ್ರಹಾರೆಂಗಳಿಂ (ಕಂಕಾರೂ. ೦೦-೦೪೨). 
[ಪಾದ -- ಆಹತಿ) 
0. ಬಟ್ಟೆ: ದಾರಿ; ಮಾರ್ಗ: ಅಕ್ಕಿ ಬತ್ತ 
ಹೇಟಾಂಗೆ ಮಾನ ೨ ಎಣ್ಣೆ ಕೊಡಕ್ಕೆ x ೪ಸಿಗೆ ೨ ಪಟ್ಟಣಸಾವಿ ಗೊಯ್ದಿ 
ಸೆಟ್ಟಿದೇರ್ಗೆ ಯೆತ _ದೋಪಾದಿಯೆಲೆಯೆತ್ತಿ ಕೊಂಬನ್ನು ಊರು ಗಡವೂರ 
ಗಂಗರ £ ೫x x ಬಾಚಗಉಡ ಬಮ್ಮಿಸೆಟ್ಟಿ ಕನುಲ್ವರುಂ ಗೊಯ್ದಿಸೆಟ್ಟಿಯ 
ವಾದಿಯ ಸಂತೆಯ ಯೆತ್ತಿಕೊಂಬರು (ಎಳೆ. ೪11, ಶಿನಮೊ. 66-84; 1205); 
ಇದುವೆ ಕಡವೆಯ ನೊರೆಯು ಭಲ್ಲುಕಂ ಕೆದರ್ದೆಡೆಯುಯಿದು ಗಜಂ 
ಪೋದ ವಾದಿ (ಉಕ. ೦೩೬%. ಹಾದಿ: ೧. ಇದು ಸತ್ತಥಕ್ಕೆ ಎಯ್ದುವ 
ಹಾದಿ (ರೇ. ಕ. ೪೯-೨೦), ಅಸುರರು ಹಾದಿಯನು ಸವಣ್‌ದರು 
ಯಮುಪುರದತ್ತ ಪಯಣಕ್ಕೆ (೪98೫. 30-0೬) ; ವಿದುರನ ಗೃಹದಿ ಮೋದದಿ 
ಒಕ್ಕುಡುತೆಯ ಪಾಲನೆ ಕೊಂಡು ಹುದಿಲಿ ಹರಿಸಿದ್ದು ಎಲ್ಲಿ ಕಲಿತೆಯ್ಕ 
(ಶ್ರರಂರ, ೦-೯೩-೪) ; ಆದಿದೈ ವವನು ತಾ ಭೇದಿಸಲಿಕಚ್‌ಯದಲೆ ಹಾದಿಯ 
ಕಲ್ಲಿಗೆಡೆಮಾಡಿ ನಮಿಸುವ ವಖದಿಗರ ನೋಡು (ಸರ್ವಶ್ಣ. ೦೯೪). 
೨. ಪಂಕ್ತಿ: ಸಾಲು: ಓಳಿ: ಕಯ್ಕೋಳರ ಹಾದಿಗಳೊಂದೆಸೆ 
ಯೊಳು ಬಯ್ಕೆಯ ಸತಿಯರ ಸಾಲೆೊಂದೆಸೆಯೊಳು (ಕುವ. ರೇ. ೨೨೨-೦೪). 
೩. ರೀತಿ; ಬಗೆ; ಕ್ರಮ: ಮೊ:ದದಿ ಕವಿ ಕುವ್ಮದೊಳ್‌ ಪೊಗಳ 
ಬೇಕೆಂಬ ಹಾದಿಯಾಂ ಪೊಗಳ್ನ ಡೀಶ್ವರನಾಣೆ ಶಿವಸಿದ್ಧ ರಾದಿತ್ಮ ಸಿದ್ಧ ರಾವುನೆ 
ಚರಿತ್ರವನೆಯ್ದೆ ಪೊಗಳಲಂನೆನಿಶಜವನು (ಸರಕಾ. ೦-೬) ; ಕಮಲೋದರನು 
ಕಾವಿನಿಯನೆದೆಯೊಳಗಾದರಿಸಿದನು ಕವುಲಭೆನ ಜಗವಣಃಯೆ ನಂದನೆಯ 
ಐದೆಯನು ನೆಲ್‌ ಮಾಡಿಯರೆದೆಣ್ಣುದನೀಶ್ವರನಿಂದ್ರಗಿಂದ್ರರ ಹಾದಿಯದು 
(ತೊರರಾ, 0-58-೩೭); ವಂಂದಿನ ಪೀಳಿಗೆಗೆ ಅನುನೂಲವಾಗುವಂತಹ 
ಮತ್ತು ಉಪಯೋಗವಾಗುವಂತಹ ಹಲವಾರು ಮಹತ್ವದ ವಿಷಯಗಳ 
ಬಗ್ಗೆ ಹಾದಿ ಹಾಕಿಕೊಡುವುದೂ . . . ಅಷ್ಟೇ ಮಹತ್ವದ್ದು (ಸಸ್ಕಳ, 60). 
ಹಾದಿಗುಂಟ - ದಾರಿಯ ಉದ್ದಕ್ಕೂ : ಹಳ್ಳವುಗಿ ಬಂದ ಹಾಲು 
ಹಾದಿಗುಂಟ ಹರಿವುದಿನ್ನೂ (ಹಾಠುಶಾ. ೩೨-೬೩). ಹಾದಿಗೆ ಬರು. ದಾರಿಗೆ 
ಬರು ; ಸರಿಯಾದ ಕ್ರಮಕ್ಕೆ ಬರು ; ಸರಿಯಾಗಂ . ರಾಮನು ಒಬ್ಬ 
ಸ್ವ್ರೀಯನ್ನೇ ಉದ್ಯರಿಸಿದನು . - * ಆದರೆ ನಾಮದಿಂದ ಕೋಟ್ಯವಧಿಬಲರ 


ವಿಪರೀತಬುದ್ಧಿಯು ಹಾದಿಗೆ ಬಂದಿರುವದು (ಕುಳಸೀ. ೬): ಅಂತೂ 
ಹಾದಿಗೆ ಬಂದಿದ್ದಾನೆ (ಕಶ್ರಿಕು. ೬೦). ಹಾದಿಗೆ ಹಚ್ಚು - ದಾರಿಯನ್ನು 
ಕುಣಿಸಂ; ಸರಿಯಾದ ಮಾರ್ಗದಲ್ಲಿ ನಡೆಸಂ : ನನ್ನನ್ನು 


ಈ ಹಳ್ಳದಿಂದ ಎತ್ತಿ ಹಾದಿಗೆ ಹಚ್ಚ ದೇವು (ಹಳ್ಳಹಾ. 6೪). 
ಹಾದಿಗೆ ಹತ್ತು - ಹಾದಿಗೆ ಬರು: ಅಪ್ಪ - ಹಾಗೆ ನಡೆಸಿಕೊಂಡದ್ದ 
ರಿಂದಲೇ ಹುಡುಗ ಹಾದಿಗೆ ಹತ್ತಿದ (೫ನ. 0೬6). ಹಾದಿ ಬೀದಿ ರಂಪ _ 
ಬೀದಿಯಲ್ಲಿ ನಡೆಯುವ ಜಗಳ ; ಬೀದಿಜಗಳ ; ಅಲ್ಲಿಗೇನು ಹೋಗಿ 
ನೀವು ಹಾದಿ ಬೀದಿ ರಂಪ ಎಬ್ಬಿ ಬೇಡಿ (ಗಂಗಾನ. ೪6). 

[ದೇ.॥ ತಮಿ. ಪಾತ ; ಮಲ. ಪಂಥ ; ತುಳು. ಹಾದಿ. / ಸಂ. ಪಥ) 

ಪದಾತಿ : ಥಳಥಳಿಸುವ ರಥಯೂಧಪಂದಿ 
ಗಳಿಂದ ಥಳಪಳನೆಸೆವ ಕೈದುಗಳ ಥಳಥಳಿಕೆಯೊಳು ಮೇಲಿಕ್ಕಿದ ಮಗಧನ 
ಥಳಕನೆ ಗೆಲಿದನೆ ಜಯಕು (ಶತಹಾಂ. ೭೦-೩೪). (ಸಂ. ಪಾದಿನ*] 

ಪಾದಿಕ (ನಂ)-ಎಪಾದ್ಮಿ : “ಪದಾತಿಃ, ಪತ್ತಿಃ, ಪಾದಾತಃ, ಪಾದಾತಿಕಃ. 
ಪದಾ (ಜ್ರಿಜಯಃ, ಪೂದಿಕಃ, ಪದಿಕಃ, ಪಾದಚಾರೀ. ಈ ೮ ಕಾಲಾಳ್‌” 

- (ಹರಾಯು. ೬೪-೨೯೬). [ಸಂ.7 

ಪಾದಿಲೋಣ "ಪಾಜೆಲೋಣ' ನೋ. 


1 


ಪಾದುಕೆ ೫೫೧೧ 


ಪಾದುಕ (ನಾ). ಹಾವುಗೆ; ಪಾದ:ಕೆ : "ಪಾದುಕಮದನುಪದೀನಮೆನೆ 
ಹಾವುಗೆಯು”' (ಕುಂಗಕಾ. ೬೦-೦೪). [ಸಂ.) 

ಪಂದುಕಾಕಾರ (ನಾ). ಹಾವುಗೆಯನ್ನ ತಯಾರಿ:(ವವನ/; ಚಮ್ಮಾರ 
“ ಚರ್ಮಕೃತ, ಪಾದುಕಾಕಾರಃ - ೨ ಸಮ್ಮುಗಾಟಿಂ” (ಹರಿಯು, 66 999). 

[ಸಂ.7 

ಪಾದುಕಾಸಿದ್ಧಿ (ನಾ). ಐದು ಬಗೆಯ ಸಿದ್ಧಿಗಳಲ್ಲಿ ಒಂದ:; ಮಂತ್ರ 
ಶಕ್ತಿಯುಳ್ಳ ಪಾದುಕೆಗಳನ್ನು ಧರಿಸಿ ಇಚ್ಛೆ ಬಂದಲ್ಲಿ ಸಂಚರಿಸಬಹು 
ದಾದ ಸಿದ್ದಿ: ಪಾದುಕಾಸಿದ್ಧಿ ಅಂಜನಾಸಿದ್ಧಿ ಘಟಿಕಾಸಿದ್ಧಿ ಮೂಲಿಕಾಸಿದಿ 
ರಸರೆಸಾಯನಾದಿ ಸಿದ್ಧಿಗಳಂ ನಾಧಿಸುತ್ತಿರ್ಕುಂ (೧೭, ೦೦). ([ಸಂ.] 

ಪಾದುಕೆ (ನು). ೧. (ಮರ, ಲೋಹ ಮುಂತುದ:ವುಗಳಿಂದ 
ಮಾಡಿದ) ಪಾದರಕ್ಷೆ; ಹಾವುಗೆ : "ಪಾದುಕಾ, ಅನುಪದೀನಾ - ಈ 
೨ ಹಾವುಗೆ” (ಹಂಡು. 833-08೬); ಚರ್ಮದ ಪಾದುಕೆಗಳನ್ನು ಹಾಕಿ 


ಕೊಳ್ಳುವುದರಿಂದ ಮಹಾಹಿಶಳಕರವಾಗಿರುವುದು (ಸಕವೈ, ೩೩); 
ರಾಮನ ಪಾದುಕೆಯನ್ನು ತಂದಿಟ್ಟುಕೊಂಡು ರಾಮನ ಪ್ರತಿನಿಧಿಯಾಗಿ 
ರಾಜ್ಯವನ್ನು ನೋಡಿಕೊಳ್ಳುತ್ತೇನೆ (ವಾರಾಕ್ಕ. ೨೪) ; ಪೂಜ್ಯ | 16 


ಸಾದಂಕೆಗಳೆಂ ಪೂಜ್ಯಪಂದಂಗೆತ್ತು ಸಿಂಹಾಸನದೊಳಿಟ್ಟು ಪೂಜಿಸುವೆನಾಂ 
(ಶ್ರೀಕಾಮಾ. ೦೭೩-೩೩೩). ೨. ಕಲ್ಲ: ಅಥವಾ ಮರದ ಮೇಲೆ ಮೂಡಿ 
ರುವ, ದೇವರು ಅಥವಾ ಗ:ರುಗಳ ಪೂಜುರ್ಹವಾದ ಪಾದದ 
ಗುರುತು, “ಮಂದ್ರ. (ಸಂ. ಪಾದುಕಾ] 

ಪಾದುಕೆಗೆಯ್‌, ಪುದ:ಕೆಗೈ (ಕ್ರಿ). ಪಾದರಕ್ಷೆಯಾಗಿ ಮಾಡು ; ಹಾವುಗೆ | 39 
ಯಂನ್ನಗಿ ಮಾಡು: ಗಣ್ಯ ಪುಣ್ಕರ ಚರಣಕೆನ್ನೆರ್ದೆಯನೊಸೆದು 
ಪಾದುಕೆಗೆಯ್ವೆನನುಿ (ರತ. 0-08). ಪಾದುಕೆಗೈ : ನಿರ್ಮಲಾತ್ಮಕ 
ಪರಮಶಿ:ಶರಣರಡಿಗೆಯನ್ನೆರ್ದೆಯ ಪಾದುಕೆಗೈವೆನು (ನನನೋ. ೦-೦೪). 

(ಪಾದುಕೆ 4ಕೆಯ್‌,] 

ಪಾದುಕೆಗೈ "ಪುದಃಕೆಗೆಯ್‌” ನೋ. 

ಪಾದುಶಾಹ " ಪಾತಶಹ' ನೋ. 

ಪಾದುಪಹ " ಪಾತಶಹ' ನೋ. 

ಪಾದುಷಾ " ಪಾತಶಹ' ನೋ. 

ಪಾದೂಯುಂಗ್ಮ (ನಾ). (ಹೆಜ್ಜೆಗಳ ಗುರುತ್ತುಳ್ಳ) ಹಾವುಗೆಗಳ ಜೊತೆ: 
ಶಿವನಾ'ಸಾಂಕಿತಮಂ ರತ್ನೆವಿರಚಿ ಶಮನುತ್ತ'ಮಾಂಗದೊಳ೪" ಖಾದೂಯುಗ್ಮ | 80 
ವನೆಸೆಯೆ ತಳೆದು (ಕಾರಂಫೂ. ೩೩೦ . (೫ಂ.] 

ಪಾದೆಲೋಣ. ಪಾದಿಲೋಣ (ನಾ). ಒಂದು ಬಗೆಯ ಕಪ್ಪುಬಣ್ಣದ 


ಉಪ್ಪು : ಬಿಡ:ಲವಣ : ಸೂರ್ತಿಚವಾಳಾಮಣದ ಮೇಲೆ ಕಿಮ್ಮತ್ತು 
ಇರತಕ್ಕ ಜೀನಸಗಳು. ೧, ಅಕ್ಕಲಖಾಲ . . . ೧೨೬. ಪಾದೆಲೋಣ 
(ಮುಂಂನ್ಯಾ ೦೨): ಪಾದಿಲೋಣ ; ಆ ಜೀನಸಗಳು . . - ಈ ಪ್ರಕ:ರ-| 36 


ಅಕ್ರೋಡ, ಅಸ್ಕಲಖಾರ . .. ಪಚ್ಚಕರ್ಪರ, ಪಾದಿಲೋಣ, ಪಿಸ್ತ, 
ಹಿಪ್ಪಲಿ (ನುಂಂವ್ಕಾ- ೨೦೪). (ಮರಾ. ಪ:ದೇಲೋಣ) 

ಪಾದೋದಕ (ನಾ). ೧. ಕಾಲುಗಳನ್ನು ತೊಳೆಯಲು ಕೊಡವ 
ನೀರು : ಅತಿಥಿಗಳಿಗೆ ಪಾದೋದಕವನ್ನೀಯುವುದು ಆದರ ಸತ್ಕಾರದ 
ಪದ್ಧಶಿ ( ಶ್ರರಿಂರ. ಇ ). ೨. (ವೀಶೈ] ಗ:ರ:ಹಿರಿಯ.ರ ಕಾಲುಗಳನ್ನು 
ತೊಳೆದ ನೀರ; ; ಪಾದತೀರ್ಥ : ಒಳಗೆ ತೊಳೆಯಲಆಅ೯ಯದೆ ಹೊಣಗ 
ತೊಳೆದು ಕಂಡಿವುತ್ತಿದ್ದರಯ್ಕ ಪಾದೋದಕಪ್ರಸಾದವನಅೌಯದೆ ಬಂದ 
ಬಟ್ಟೆಯಲ್ಲಿ ಮುುಳುಗುತ್ತೆ ದಾರೆ (6ನ39. ೩೬-೦೬೦); ಗಂಡ ಕೊಂಬುದು 
ಪಾದೋೊ:ದಕಪ್ರಸಾದ ಹೆಂಡತಿ ಕೊಂಬುದು ಸ.ರೆ ಮಾಂಸ (2೨15. ೦೦೪) 
ಶ್ರೀಪಾದಮುಂ ತೊಳೆದು ಪಾದೋದೇಮಂ ತಳೆದು . . . ಕೃತಾರ್ಥ 
ಮುನನಾಗುತ್ತಿರಲ* (ಕಂಂರ. 6-೩0). ಐ ಪಾದೋದಕದಲ್ಲಿ ಹತಂ ಬಗೆ 


ಈ 
ಸಾ 


ಪಾನ್‌ದಾನು 


ಗಳನಲ್ನ ಹೇಳುತ್ತಾರೆ : “ ದಶವಿಧಪಾದೋದಕ : ಗುರಂಪಾದೋ 
ದಕ, ಲಿಂಗಪಾದೋದ-, ಜಂಗವಂಪಾದೋದಕ, ಸ್ಪರ್ಶನೋದಕ, 
ಅವಧಾನೋದಕ, ಆಪ್ಯಾಯನೋದಕ, ಹಸ್ತೋದಕ, ಪರಿ 
ಣಾಮೋದಕ, ನಿರ್ನಾಮೋದಕ, ಸತ್ಕೋದಕ” (ಕನ: ೪ ೬೬೦ 
[ ಪಾದ-- ಉದ] 
ಪಾದೋದಕವನ್ನು ಸ್ವೀಕರಿಸುವವನು, - 
ಸೇವಿಸಂವವನಂ ;: ಹಸವಟತಲ್ಲದೆ ಪ್ರಸಾದಿಯಲ್ಲ ತೃಷೆಯಲಅತಲ್ಲದೆ 
ಪಾದೋದಕಿಖ:ಲ್ಲ (ಅವಕಂ. ೧೨೪-೫೬೫). (ಸಂ. ಪಾದೋದಕಿನ್‌ ] 
ಪಾದ್ಯ (ಗಂ). ೧. ಕಾಲಿಗೆ :ಂಬಂಧಿಸಿದ. (ನಾ). ೨. ಕಾಲುಗಳನ್ನೂ 
ತೊಳೆಯಂವ ನೀರಂ: ಮುನಿಜನಪೂಜಾನ್ನದಾನಾದಿಕರಣಜಿನಗೃಹಜನ 
ಸತತೋ ಪನೀಯ'ಪಾನಪಾವ್ಯಗಂಧೂಕ್ಷತಸುಮಚರುಧೊಪದೀಪಫಲಾದ, 
ರ್ಚನಾತ್ಮಕದುಪ್ಪ ನಿತ್ಯ ಮಹ5೨೨8 (ಅಂ ಫು. ೧೩-೧೩ರ); ೦೧ಘವಂಗಾನಶರಾಗಿ 
ಮಳಿಮಣಿದೀಪ್ತಿಜಲಂಗಳಿನೀಯೆತೆ ಪಾದ್ಯಮಂ (ಶಾರಾಮಾ. ೧೬-೨೦) ; 
ಅಕ್ಕನ ಕೇಸಡಿದಳಿರ್ಗೆ ಜಯೆಶ್ಕುದೆ ಪಾದ್ಯಮಂ ಪ್ರಕಟಿಸಿದಳ್‌ (96ಂಪು. 
೩. ಕಾಲುಗಳನ್ನೂ ತೊಳೆಯಂವುದಂ ; ಪಾದಕ್ಷಾಲನ : 
ಜನಪಶಿಗಂದು ಪಾದ್ಯವಿನದೇಂ ಮೆಲ್‌ ವಂತೆ ಮೆಲ್ಲನೆ. . . ಸುಟಕಿದತ್ತು 
ಸದ್ಮಸರಸೀಶರಶಿ:ಕರ ಮಂದ-ತಾರುಶಂ (ಕು ಶು. ೭-೪೮); ವಏಂದದೊಳೆದ್ದು 
. - - ಪುಣ್ಯಸಂಪದದ ಸಂಧ್ಯಾವಂದನಂ ಮೂಡಿ ವಿಹಿಶಾರ್ಯಪಾದ್ಯವಂಂ 
ನಿರ್ವರ್ಶಿಸಿ (ಹಕಕಾ. 9-8೯) ;  ಮುನಿಯವನಿದಿರ್ಗೊೋಂಡು ಪೊಡೆಮಟ್ಟು 
ಭದ್ರಾಸನದೆ.ಳ್ಯುಳ್ಳಿರಿಸಿ ಅರ್ಥ, ಪಾದ್ಯಂ;1ಳಿಂ ಪೂಜಿಸಿ (ರಾಮಾಶ್ಯ. ೧೦-ಈ) ; 
ವಾದ್ಯಕ್ಕೆ ನೀರು ಇಲ್ಲ, ಊಟಕ್ಕೆ ಮಜ್ಜಿಗೆಯೆಲ್ಲಿ? (ಗಾರ). [ಸೆಂ] 
ಪಾದ್ಯದ್ರವ್ಯ (ನಾ). ಕಾಲುಗಳನ್ನೂ ತೊಳೆಯಂವ ನೀರಿನ ಜೊತೆಗೆ 
ಉಪಯೋಗಿ?ಂವ ವ್ಹಿ; ಪೂಜಾಸಾಮಗ್ರಿ : ಬಿಳಿಯ ಸಾಸುವೆ 
ಕುಸುಮ ದೂರ್ವೆ ಕೋಷ್ಮ ಲಾಮಂಚ ಕರ್ಪೂರಮೆಂಬಾಜು ಪಾದ್ಯ 
ದ್ರವ್ಮಂಗಳಂ , , . ಸುಪಾದಿಸಿ (ಶೇಕ. ೯೪). [ ಪಾದ್ಮ4-ದ್ರವ್ಯ ) 
ಪಾದ್ಮಪಾತ್ರ, (ನಾ). ಪಾದ್ಯದ್ರವ್ಮಗಳೊಂದಿಗೆ ಬೆರೆಸಿದ ನೀರಿರಂವ 
ಪಾತೆ ,-ಬಟ್ಟಿಲು : ಎವಿಧಾಪ್ಟಗಂಧ ಕರ್ಪೂರ ಲಾಮಂಚ ಸಾಸವೆ 
ದೂರ್ವೆಯೆಂಬಾಜಿ ನೀರೊಳು ಬೆರಸಿ ಶಿವನ ಪಾದಕ್ಕೆಂದು 
ಸಂ£ಲ್ಬಿಸುತ್ತೊಲಿದು ಪಾದ್ಯಪಾತ್ರೆಯೊಳೆಅಕೆವುವು (ಗುರುಕಾ. ೩ ೩೯೪). 
[ ವಾದ್ಮ.* ಪಾತ್ರೆ ] ` 


ಪಾರಿಭಾಹಿಕಕಬ್ಮಳೋರ). 
ಹಾದೋದಕಿ (ನಾ). 


೨-೫೩೧). 


ಕೋಷ್ಮ 


ಪಾದ್ಯವಿಧಿ (ನಾ). ಕಾಲಂಗಳನ್ನು ತೊಳೆಯುವ ಕ್ರಿಯೆ, 
ಪಾದಕ್ಷ:ಲನ : ನಿಜಖಾದಾಂಬುರುಹಕ್ಕೆ ಪಾದ್ಯವಿಧಿಯಂ ನೇತ್ರಾಂಬುವಿಂ 
ವತಾಡ:ವಗ್ರಜಂ (ಆರಿಫು. ೧೪೨೧೩೩) - [ ಪಾದ್ಯ + ಎಧಿ] 


ಪಾದ್ರಿ. ಪಾದರ್ಕಿ (ನು). ಕ್ರೈಸ್ತರ ಧರ್ಮಗುರು ; ಚರ್ಚಿನ ಒಬ್ಬ 
ಕಾರ್ಯಕರ್ತ : ಡೂಬಾುಯಿ ಖಾಹ್ರಿ ತನ್ನ ಮಿತ್ರರಿಗೆ ಬರೆದ ಕೆಲವು 
ಪತ್ರಗಳು ಫ್ರಾನ ದೇಶದಲ್ಲಿ ನೊಶಬೊನ್‌ ವಿಶ್ವವಿದ್ಯಾಲಯದ ಪುಸ್ತಕ 
ಭಂಡಾರದಲ್ಲಿದೆಯಂತೆ (ಸಕ. 3151 ೨೭); ಪಾದ್ರಿ. . . ನಮ್ಮನ್ನು 
ಭೆಟ್ಟಿಯಾಗಿ ಸಂಜೆ ತಮ್ಮನ್ನು ಕಾಹಿಲು ಹೇಳಿದ್ದರು (6ರೋರ. ೦೦)- 
ಪಾದರ್ಮಿ : ಆಂಗ್ಲರ ಆಳ್ವಿಕೆ ಆರಂಭದಿಂದ ಕೊಂಚಕಾಲ ಕ್ರಿಶ್ಚಿಯಾ* 
, ಪಾದರಿಗಳಿಗೆ ಭರತಖಂಡದ ಪ್ರವೇಶಕ್ಕೆ ಅನುಮತಿ ಇರಲಿಲ್ಲ (ಜುಕ್ಕಾರ. 
೧೦೪ tes). [* ಸ್ಪ್ಯಾನಿಷ್‌ , ಪೋರ್ಟ್‌. Padre) 

ಪಾನ್‌ದಾನು. ಪಾನದಾನು (ನ). ೧. (ಉಕ) ಎಲೆಯಡಿಕೆ 
ತಾಂಬೂಲ ; ವೀಳೆಯ: ಆ ಸಾಹೇಬರು . . . ಹರ್ಷಿತರಾಗಿ 
ಹೂವಿನ ಹಾರ ಪಾನ್‌ದಾನುಗಳನ್ನು ಸ್ವೀಕರಿಸಿ ಮಹಾಸ್ವಾಮಿಯವರಿಂದ 
ಅಪ್ಪಣೆ ತೆಗೆದುಕೊಂಡರು (ಕುಹಾಕು. "11, ೦೨೦). ಪಾನದಾನು: 
೨. ತಾಂಬೂಲವನ್ನು ಇಡುವ ಡಬ್ಬಿ, - ಸಂಪುಟ : ವರಿಚಾರಿಕೆಯ 


ಪಾನ್‌ಪಟ್ಟ 


ಕೈಲಿದ್ದ ಪಾನದಾನು ನೆಲದ ಮೇಲೆ ಬಿದ್ದು ರುುನೆರುನ ಶಬ್ದವಾಯಿತು 
(ರೇರೀತ. ೭೩). (ಹಿಂ. ಮರಾ. ಪಾನ್‌ದಾನ್‌] 

ಪಾನ್‌ಪಟ್ಟಿ, ಪಾನಪಟ್ಟಿ (ಸಾ). ೧.-ಪಾನ್‌ದಾನಂ ೧: ಪಟ್ಟದ 
ಆನೆ, ಪಟ್ಟದ ಕುದುರೆಗಳು ಕೆರೆಯ ಬಳಿಗೆ ಹೋಗಿ ಪೂಜೆ ಆಗಿ ಬಂದ 
ಮೆ:ಲೆ ಎಲ್ಲರಿಗೂ ಹೂವಿನ ಹಾರ ಪಾನ*ಪಟ್ಟಿ ಮರ್ಯಾದೆ ಆಯಿತು 
(ನುಜಾವಂ. 11, ೧೮೪). ಪಾನಪಟ್ಟಿ : ವಿ. ಸಂಣ್ಣ, ಅಡಿಕೆಯನ್ನು 
ಹಾಕಿ ಸಿದ್ಧಪಡಿಸಿದ ವೀಳ್ಯ ; ಬೀಡ : ಅವರು . . . ಭಜಿ, ಚಹ, 
ಪಾನಪಟ್ಟಿ ಇಷ್ಟರಿಂದಲೇ ಎದ್ದು ಬಿಟ್ಟರು (ಕುಣ್ಮುಹೆ. ೧೦೪) - 

(ಮರಾ. ಪಾನ್‌ಪಟ್ಟೇ] 

ಪಾನ್‌ಸ:ಪಾರಿ. ಪಾನಸುಪಾರಿ, ಪಾನುಸಂಪಾರಿ (ನಾ). *ಪುನ್‌ದಾನು 
೧: ಅಕ್ಷತೆಗೆ ಬಂದ ಅತಿಥಿಗಳಿಗೆಲ್ಲಾ ಸಾರಿಗೆ ಮೇಲೆ ಸಾರಿಗೆಯಂತೆ ಚಹಾ, 
ಪಾನ್‌ಸುಖಪಾರಿ ಮುಗಿಯುವವರೆಗೂ ತಾಸೆರಡು ತಾಸಾಯಿತು (ನಂ 
೧8). ಪಾನಸುಪಾರಿ : ಪಾನಸುಪಾರಿ, ಅತ್ತರದಾಣಿ, ಗುಲಾಬದಾಣಿ, 
ಹೂಗುಚ್ಛ ಇವುಗಳನ್ನು ಕೊಡುವ ಕಾರ್ಯಕ್ರಮ ನೆಡೆಯಿತು (ಅನ್ನ. ೨೪೭); 
ಪಾನ-ಸುಪಂರಿಯ ಭೆರ್ಜರೀ ತಯಾರಿ ನಡೆಯಿತು (ರೀಶಹ. 11: ೩೩೪)- 
ಪಾನುಸುಪಾರಿ : ಪಾನುಸುಪಾರಿಯ ಕೆಲಸ ಮುಗಿದ ಮೇಲೆ 
ಸಿದರಾಮಪ್ಸನೂ ಅಲ್ಲಿಗೆ ಬಂದನು (ಅನೆ. ೨೪೮)- 

[+ ಹಿಂ. ಮರಾ. ಪಾನ"ಸುಪಾರೀ] 

ಪಾನ, (ನೂ). (ಕಂದುರೆಯ) ಅಪಾನ ; ಗಂದಪ್ರದೇಶ : ಬಾಲದ 
ದಂಡಿಗೆ ಬಾಲದ ದಂಡೆಂಬ ಪೆಸರನನುಕರಿಸಿರ್ಣ೯ಂ ಬಾಲದ ವ: ಯೊಳಗಿ 
ರ್ಷದ ಲೀಲೆಯಿನಅ್‌ ಪಾನಮೆಂಬ ಪೆಸರದಕೆಂದುಂ (9ಕ್ಮಕಾ. ೯-೪೭). 

[<ಸೆಂ. ಅಪಾನ] 


ಪಾನ, (ನಾ). ೧. ಕಂಡಿಯಂವಿಕೆ; ಕಂಡಿತ: ಜ್ಞಾನ ತಪ್ಪಿಸುವ 
ಪಾನಗಳನ್ನು ಮಾಡಬಾರದು (ತಿಕಾ. 11, ೩). ೨. ಪಾನೀಯಂ; 
ಪೇಯಂ : ಬಲುವಿಧವಾದ ರಸವನೆ ಕೂಡಿಸಿ ಪಾನಪ್ರಭೇದವನ್ನು 


ಅನುವಾಗಿ ಮಾಡಿ ತಂದು ವಸ್ತ್ರಕ್ಕೆ ಹಚ್ಚಿ ದೀಪವನೆ ಮುಟ್ಟಿಸಿದರದು ವಸನ 
ಸುಡದು (80ಕ್ಕೆ. ೪೪-4). ೩. ಕಂದಿಸದ ಪದಾರ್ಥ: “ ಚಿ:ಯದ 
ರಸ: ಪನಂಗಳಿಂದೆನಿಕ್ಕುಂ " (ನೇಗಿ, ೬೪-9೪): ೪. ಕನಾಯ: 
ವ:ರಿಚಾಮೃತರುಚಿ ಚಾತುರ್ಜಾತಕಯ: ತಮಾಗೆ ಸುಧೋಪವವಪಾನಮಕ,ಂ 
ಪೂನಂ (ಊೋಕೋಶ. ೮-೩೭). ೫. ಕುಡಿಯವ ಬಟ್ಟಲಂ ; ಚಷಕ. 
ಓ. ನೀರಿನ ಕಾಲುವೆ; ನಾಲೆ. [ಸಂ.7 

ಪಾನಂಧಿಪಡಿ (ನಾ). ಒಂದಂ ಸ್ಮಳದ ಹೆಸರು: ಅನ್ನೆ ಬನ್ನು ಪಟ್ಟಗಲ್ಲೆ 
ನೈರಿತ್ಕನ್ನಿಶಿ ಪಾನನ್ಹಿ ಪಡಿಯೆ: (ಎಕ. 1% (ಔ). ಕಾರು. ೩೩೪-೮೩; 904). 

[?) 

ಪಾನಕ (ನಾ). ಬೆಲ್ಲ ಅಥವಾ ಸಕ್ಕರೆಯೊಂದಿಗೆ, ನಿಂಬೆ ವಂಂತಾದ 
ರಸ, ನೀರಂ - ಇವುಗಳನ್ನು ಸೇರಿಸಿ ತಯಾರಿಸಿದ ಪಾನೀಯಂ; 
ಪರಬತ್ತು : ಪಾನಕವು ಶ್ರಮ ಹಸಿವೆ ನೀರಡಿಕೆ ದಣುವುಗಳನ್ನು ನಾಶ 
ಮಾಡುವುದು (ಅತ್ಮಾಂಗ- ೧೨೨-೩೪ ರ್ಕ) ; ಬೆಳಿಗ್ಗೆ ಊಟವಿಲ್ಲದೆ ಬರಿಯ 
ಹುಣಿಸೆಹಣ್ಣನ್ನು ಕಿವುಚಿ ಬೆಲ್ಲದಲ್ಲಿ “ಐಾಂನಕ” ಕುಡಿದಿದ್ದರು (0ಹೂ. ೧೮) ; 
ಎಧವಧವಾದ ಪಾನಕಗಳಿಗೆ ಮಂಜಿನ ಗಡ್ಡೆಗಳನ್ನು ಸೇರಿಸಿ ಕುಡಿಯ: ವುದು 
(ಕಾಶ್ಮಾಂ. ೧೨೯)- 

ಪಾನಕ ಪಣ್ಮಾರ-ಷರಬತ್ತ, ಮತ್ತು ಪ್ರಸಾದರೂಪವಾದ 

ತಿಂಡಿ: ರಾಮನವಮಿಯಂದು ಮನೆಗೆ ಬಂದವರಿಗೆ ಪಾನಕ ಪಣ್ಮಾರ 
ಕೊಡುವುದು ಕೆಲವರ ಸಂಪ್ರದಾಯ (ಕೂಂ). [ಸಂ.7 

ಪಾನಕಪೂಜೆ (ನಾ). (ನರಸಿಂಹಜಯಂತಿ, ರಾಮನವವಿಂ ಮುಂತಾದ 
ಹಬ್ಬಗಳಂದು) ಪೂಜೆ ಮಾಡಿ ಪ್ರಸಾದರೂಪವಾಗಿ ಭಕ್ತಾದಿಗಳಿಗೆ 


೫೫೧೨ 


ಪಾನಭೂಮಿ 


ಇತರ ಖಾದ್ಮಗಳೊಡನೆ ಪಾನಕ, ಮಜ್ಜಿಗೆ ಮಂಂತಾದಂವನ್ನು 
ಹಂಚುವುದಂ : ನನ್ನ ಕಾಲದಲ್ಲಿ ಶ್ರೀರಾಮನವಮಿ ನಡೆಯುವುದು. 
ಎಲ್ಲೆಲ್ಲೂ ಅರವಟ್ಟಿಗೆಗಳನ್ನಿಡಿಸುತ್ತೇನೆ. ಪಾನಕಪೂಜೆಗಳನ್ನು 
ಮಾಡಿಸುತ್ತೇನೆ (40ಳಳೆ. ೨೨): : ಅವರು ರಾಮನವವಿು ಪ್ರಯುಕ್ತ ಪಾನಕ 
` ಪೂಜೆಗೆ ₹ರೆದಿದ್ದಾರೆ (9). [ಪಾನಕ --ಪೂಜೆ) 
ಪಾನಕೇಳಿ (ನಾ). ಮದ ವಂಂತಾದಂವನ್ನು ಕುಡಿಯಂವ ಲೀಲೆ, - 
"ವಿನೋದ : ಏಳಿ, ತಡವೇಕೆ ಪಾನಕೇಳಿ ಮೊದಲಾಗಲೀಗ, ಅಂಗಡಿಯ 
ಕದವ ಈ ಕ್ಷಣಕೆ ತೆರೆಯ ಹೇಳಿ (9ರಳು. ೦೮೭೨೪) - 
[ಪಾನ್ಮ್ಶ--ಕೆ:ಳ್ಕಿ (ಕೇಲಿ)) 
ಪಾನಕ್ರೀಡನ (ನಾ). -ಪಾನಕೇಳಿ : ದುಶ್ಶಾಸನನ ನೆತ್ತರದಿ ಪಾನ 
ಕ್ರೀಡನಾಸಳಿಭಾಗ್ಯಸೌಪದಕೆ ಸರಿಯದಾವದು (ಕುಪ್ಮಾಳ- ೨೨- ೪೩). 
[ಪಾನ್ಮ 1 ಕ್ರೀಡನ] 
ಪಾನಕ್ರೀಡೆ (ನಾ).-ಪಾನಕೇಳಿ : ಕಾಮತ್ರಿಲೋಕೀಜಯಾಕರಶಾತಾಸಿ 
ಲತಾಳಿಯೋ ಬಗೆವೊಡೆಂಬಂತಿರ್ಮದಿಂದ್ವಂಕ ಕರ್ಬುರಕಾಯಂ ಶಬರೀಚಯಂ 
ನೆರೆದು ಪಂನಕ್ರೀಡೆಯೊ 7 ನಂಡೆಯುಂ (ಕಂರ್ರಫು. ೫-೫೬). 
(ಪೂನ್ವ + ಕ್ರೀಡೆ) 
ಪಾನಗೋಷ್ಮಿ (ನು). ೧. ಕೆಲವು ಜನ ಸೇರಿ ಒಟ್ಟಿಗೆ ಮದ್ಯಪಾನ 
ಮಾಡುವುದಂ, - ಕುಡಿಯುವುದು : “ಆಪಾನಂ, ಪಾನಗೋಷ್ಠಿ - 
ಈ ೨ ಕಳ್ಳುಡಿವುದು” (ಜರಾಯು. ೫೪-೧೭೩). ವಿ. ಮದ್ಯಪಾನ ಮಾಡಂ 
ವವರ ಗುಂಪು: ಕುಡಿಯುವವರ ಕೂಟ: (೪-೩. ಮದ್ಯಪಾನ 
ಮಾಡುವ ಸ್ಮಳ: ಹೆಂಡದಂಗಡಿ: (೪: [ಪಾನ್ಯ 4 ಗೋಷ್ಠಿ] 
ಪಾನಗೋಷ್ಠಿಕೆ (ನಾ). ೧. - ಪಾನಗೋಷ್ಮಿ ೨: “ಪಾನಗೋಷ್ಠಿಕೆ- 
ಸರಾಯ ್ಛಕುಡಿಯುವುದಕ್ಕುಗಿ. ಕೂಡಿದ ಮಂದಿ” (ಗಂಣಕು. ೨08). 
ಶಿ. - ಪಾನಗೋಷ್ಠ್ಮಿ ೩: “ಆಪಾನಂ, ಪಾನಗೋಷ್ಠಿಕಾ - ೨ ಅನೇಕ 
ಮಂದಿ ಕೂಡಿ ಮದ್ಯಪಾನ ಮಾಡುವ ಸ್ಮಳದ ಹೆಸರುಗಳು " (ಸಿರ್ಮಾಂತಿ- 
೩೧೯). [ಪಾನ್ಮ--ಗೋಷ್ಮಕೆ) 
ಪಾನದಾನು :ಪಾನ"ದಾನು' ನೋ. 
ಪಾನನಿರೋಧ (ನಾ). ಮಾದಕಪಾನೀಯಗಳ ತಯಾರಿಕೆ ಮತ್ತು 
ಮಾಖಾಟದ ಮೇಲೆ ಹಾಕುವ ನಿಷೇಧ, -ನಿರ್ಬಂಧ : ಏಾನನಿರೋಧ 
ಬಂದ ವೇಲೆ ಕುಡಿಯುವವರು ಹೆಚ್ಚಾಗಿದ್ದಾರೆ (ನನ್ನೂರು. ೩೦೩)- 
[ಪಾನ್ಮ -ನಿರೋಧ) 
ಪಾನಪಟ್ಟಿ "ಪಾನ್‌ ಪಟ್ಟಿ' ನೋ. 
ಪಾನಪಭಟಾರ (ನು). ಒಬ್ಬಾತನ ಹೆಳರಂ: ಶ್ರೀನೆಡುಬೊಆಿಯ 
ಪಾನಪಭಟಾರರ್ನ್ಕೋನ್ನು ಮುಡಿಪ್ಪಿದಾರ್‌ (ಎಳೆ. 11, ೪-೦; ಸು, 700). 
[ಪಾನಪ್ಯ “ ಭಟಾರ] 
ಪಾನಪಾತ್ರ (ನಾ). (ವಿಶೇಷವಾಗಿ ಮದ್ಯವನ್ನು) ಕಂಡಿಯಂವ ಪಾತ್ರೆ: 
“ಚಸಕಃ, ಐಳನವಾತ್ರಂ. ಸರಕಃ, ಅನುತರ್ಷಣಂ__೪ ಹೆಂಡ ಕುಡಿಯುವ 
ಬಟ್ಟು ಹೆಸರು” (ಸಿದ್ಧಾಂತಿ. ೩೦೯). [ಪಾಡ್ಯ ಪಾತ್ರ) 
ಪಾನಪಾತ್ರೆ (ನಂ). - ಪಾನಪಾತ್ರ: ಈ ಸಾಂಗತ್ಯದ ಪುಟ್ಟಪುಟ್ಟ ಪಾನ 


39 


೬] ಪಾತ್ರೆಗಳಲ್ಲಿ ಸಂಸ್ಕೃತದ ಸುಭುಷಿತಗಳನ್ನೂ ಮುಕ್ತಕಗಳನ್ನೂ ಕನ್ನಡಿಸಿ 
ಕೊಟ್ಟಿದ್ದೇನೆ (ಇಂಶಾಶ. (೪, ೨೦6). (ವಾನ್ಮ + ಪಾತ್ರೆ] 
ಪಾನಭಾಜನ (ನಾ).-ಪಾನಪಾತ್ರ : “ಕಂಸಃ, ಪಾನಭಾಜನಂ - ೨ 


ಬಟ್ಟು” (ಸಿರ್ಕಾಂತಿ- ೨೮೩)- (ಪೂನ್ಮ 4-ಭಾಜನೆ] 
ಪಾನಭೂಮಿ (ನಾ). ಮಂದ್ಯಪಾನ ಮಾಡಂವ ಸ್ಮಳ: ಪಾನಭೂಮಿ 
ಯೆ.ಳೆಂತು ಯಜ್ಞ ಕುಂಡದೆ ಇಳಂತು ಪ್ರಜ್ವಲಿಸುವ ಕೃಶಾನು (ಗಾಠಾಸ. 


೫೮೨೭). (ವಾನ್ಮ4 ಭೂಮಿ] 


ಪಾನೆವಾಟಿ ೫೫೧೩ ಪಾನು 
ಪಾನವಾಟಿ (ನಾ). ಮದ್ಮಪುನ ಮಾಡುವ ಸ್ಥಳ; ಪಡಖುನೆ;| |ಪಾನಿಎಟ್ಟಲು « ಪಾಣಿವಟ್ಟ ' ನೋ. 


ಹೆಂಡದಂಗಡಿ : ಈ ವೇಳೆಗೆ ಪಾನವಾಟಿಯ ಹೆಣ್ಣುಮಗಳು ಮಾಲಿ 
ಮತ್ತಷ್ಟು ಬಿಯರ* ತಂದಳು (ಸ್ಥಳ. ೪111, ೦೦೨). (ಸೆಂ. ಪಾನವಾಟೀ) 
ಪಾನವ್ಯಸನ (ನಾ). ಮದ್ಯಪುನ ಮಾಡಂವ ಗೀಳು; ಕುಡಿಯುವ 
ಚಟ: ಖೈದಿಗಳ್ಲಿ ಮನೆಮಾಡಿಕೊಂಡಿದ್ದ ದುಷ್ಟಪ್ರವೃಶ್ತಿಗಳು 
ಪಾನವ್ಮಸನ, ದ್ಯೂತಕ್ರೀಡೆ, ಕ್ರೂರಹಿಯೆ, ನರೆಮಾಂಸಭಕ್ಷಣ ಮೊದಲಾದ 


ಘೋರಾಪರಾಧಗಳು ನೆಕ್ಲುದೋವನಿಗೆ ಮನವರಿಕೆಯಾಗಿತ್ತು 
(ಪುರು. ೫೩೪). [ಪಾನ್ಮ-ವೃಸನ) 
ಪಾನಸುಪಾರಿ :ಪುನ್‌ಸುಪಾರಿ' ನೋ. 


ಪಾನಾಂಗ (ನು). [ಜೈನ] ಹತ್ತು ಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದರ ; 
ಮಧುರವಾದ ಪೇಯಗಳನ್ನು ಒದಗಿಸಂವುದೆಂದಂ ನಂಬಲಾದ 
ಕಲ್ಪವೃಕ್ಷ: ಪಾನಾಂಗೆ: ಈ ಜಾತಿಯ ಕಲ್ಪವೃಕ್ಷದಿಂದ . . . ನೀರು 
ಮತ್ತು ಪೇಯಪದಾರ್ಥಗಳು ದೊರೆಯುತ್ತವೆ (ಕ್ರಾರಳಾ. ೨೬೨). ಸೆಂ.) 

ಪಾನಾಂಬು (ನಾ). ಕಂಡಿಯಂವ ನೀರಂ : ಬಿ:ಸಣಿಗೆ ತೆರೆಗಿಂಡಿ ತಂಬುಗೆ 
ವಾಸಿಸುವ ಪೂನಾಂಬುವೊಪ್ಲೆ (ಐಸು. ೧೨-೯). ([ಪಂನೈೆ--ಆಂಬ್ಯು)? 

ಪಾನಿ (ನಾ). ಕುಡಿಯುವವನಂ : ವಿಲೋಕಪ್ರಪಂಚವಿರಹಿತಾರಾಧ್ಯರಮಲ 
ಸದ್ಗೀತಪೀಯೂಷಪಾನಿ (0ಿಕೋಫ್ರ- ೧.೩೧). [ಸಂ. ಪಾನಿನ್‌] 

ಪಾನ್ಶಿ (ನಾ). ೧. ವಸ; ಬಟ್ಟೆ: 'ಇರ್ಪನಿ' ಪರಾ. ೨. (?): 
ಅರಟ್ಟಿಗಳರಸರ್‌ ಚೊತ್ತಮ್ಮನ್‌ ಎಡೆತ್ತೊಆಕೆನಾಡುಸಾಸಿರವುಮಾಳುತ್ತಿದು 
ವಿಟ್ಟದು ಒನ್ನಡಿ ಪಾನಿಯೆಮೇಲುಂ ಒನ್ವತ್ತೆ ದಿವಸಂ ಪಟ್ತ್‌ಲ್‌ಟುಾ 
(ಎಳೆ. 117, ಮೈಸೂರು. ೫೩-ರ; ಸು. 740). [?) 

ಖಾನಿಗಟ್ಟು (ಕ್ರಿ). [ಜೈನ] ಚರಿಗೆಗೆ ಬಂದ ಜೈನಸಂನ್ಮಾಸಿಗಳನ್ನು 
ಭಿಕ್ಷೆಗೆ ನಿಲ್ಲಿಸಿಕೊಳ್ಳಿ : 'ಭಟ್ಟಾರರೊಡವಂದ ಬ್ರಹ್ಮಟಾರಿ ತವಂಬಟ್ಟ 
ನೆಮಿ:ದಂ ಕೇಳ್ಲೊನೆದು ಮಾನಮ್ಮ ಮನೆಯೊಳುಡು ತಪಂಬಟ್ಟಿನಿಂ 
ಹಾಳೆ ನಮ್ಮ ಮವೆಯೊಳ್‌ ಪಾನಿ[ಉಳಾ. ನೆ]ಗಟ್ಟುವಮೆ: ದು ಬಗೆದಿರ್ದು: 
(ಅಕ್ಕಾ. ೭9-03) ; ಎಮ್ಮೆಲ್ಲಿಗೆ ನೀಮುಂ' ಕಿತ್ತಯ್ಕಂಗಳನೊಡಗೊಂಡು 
ಬಂದು ಪಕ್ಕದಿರ್ದು ಪನಿ[ಶಾಕಾ- ನೆ]ಗಟ್ಟಿ ಮಾರ್ಗಮಂ ತೋಟಾ ಮಗುಬಕ 
ಬಿಜಯೆಂಗೆಯ್ಕಿಂ (ಶಕ್ಕಾಕಾ. ೮೧-೧). ಓ ಇಲ್ಲಿ "ಪಾನಿಗಟ್ಟಿ' ಎಂಬ 
ಕೃದಂತಪದವು ಶಾ ವಕ, ಶ್ರಮಣ ಈ ಇಬ್ಬರಿಗೂ ಅನ್ವಯವಾಗಂ 
ವಂತೆ ಪ್ರಯೋಗವಾಗಿದೆ. ಆದುದರಿಂದ ಅರ್ಥಕ್ಷೇಶವಿದೆ. ಶ್ರವಣ 
ರನ್ನು ಭಿಕ್ಷೆಗಾಗಿ ಆಹ್ವಾನಿ% ಕಾಲು ತೊಳೆಯಂವ ಇವೂಯದಲ್ಲಿ 
ಅವರ ತಲೆಯ ಮೇಲ;ಭಾಗದಲ್ಲಿ ಚೌಕಾಕಾರದ ಶಂಭ್ರಮ್ವವನ್ನು 
ಕಟ್ಟುವ ಪದ್ಧತಿಯಿದೆಯಂಂತೆ. ಆದಂದರಿಂದ ಇಲ್ಲಿ : ಪಾನಿ ' ಎನ್ನು 
ವುದಂ ಯಾವ ಶಬ್ದದಿಂದ ಉತ್ಪನ್ನವಾಗಿದೆ ಎಂಬಂದು ಚರ್ಚೆಗೆ 
ಆಸ್ಪದವನ್ನುಂಟಂಮಾಡುತ್ತದೆ. . ಇರ್ಪಾನಿ ' ಹೋ. 

(ಪಾನಿ, -- ಕಟ್ಟು) 

ಪಾನಿಪತ್ತು. ಪಾಣ್‌ಪತ್ತು (ನಾ). ೧. ದಿಲ್ಲಿ ಮತ್ತು ಅಂಬಾಲಗಳ 
ನಡುವೆ ಇರುವ ಐಶಿಹಾಸಿಕ ಪ್ರಸಿದ್ದಿಯುಳ್ಳ ಒಂದು ಯುದ್ಧ 
ಭೂವಿಂ. ೨. (ಆಲಂ) ಯಂದ್ಭದಲ್ಲಿ ಉಂಟಾಗುವ ರಕ್ತಪಾತ: 
ಒಕ್ಕುಡಿತೆ ಅರೆಮುಕ್ಕು ಎನುತೆನುತೆ ಹಲಕೆಲವು ಪಾನಿಪತ್ತುಗಳನ್ನು 
ಮುಕ್ಕುಳಿಸುವೆ (ನಾದಲೀ. ೪೦-೦೨): ಪಾಣಿಪತ್ತು: ೩. ಮಹಾಯುದ್ಧ : 
ಪ್ರಪಂಚದ ಪಾಣಿಪಶ್ತಿನಲ್ಲಿ ಇವೆರಡೇ ವರ್ಗಗಳು ಒಂದಕ್ಕೊಂದು ಇದಿರಾಗಿ 
ಪಡೆಗಟ್ಟಿ ನಿಲ್ಲುವವು (ಕಾನಾರ- ೧೦೦). [*-ಹಿಂ. ಪಾನೀಪತ] 

ಪಾನಿಯಾಲಯ (ನಾ). ಸವಂಂದ್ರ (?) : ಕೀಶತ:ಯಾಡುವುದ ಕೆ.ಳುತ 
ಎಭಿ:ಷಣಂ ಪಾನಿಯಾಲಯವ ಕಳೆದುತ್ತರದ ತಟದೊಳು ದಿನೆ. ಸನಂದನ 
ನಿರ್ದೊಡಲ್ಲಿಗೈತಂದು (ನೆಂಕಾರಾ- ೬-೫-೪). [ಬನು ಆಲಯ) 


ಕ 
೦ 


45 


ಪಾನಿಸು (ಕ್ರಿ). ಕುಡಿ; ಪಾನಮಾಡು : ಶುನಕಮಾಂಸವ ಭಕ್ಷಿಸಿಸುರಯ? 
ಪಾನಿಸಿದವರ ಪಾಪಕೆ ಹೋಹರು (ಎಳ. ೩11, ಮುದ್ಮಗಿ. ೮೮-೮೦೭; 2644) 
ಗಂಗೆಯಿಂದೆಸಗಿದಾ ಮದಿರೆಯಂ ಪಾನಿಪರೆ ? (ಹಿ್ಕಿರ. ೧೨-೬೫). 
[ಪಂನ್ಯ-- - ಇಸ್ಕು? 
ಪಾನೀಯ (ಗು). ೧. ಕುಡಿಯಬಹಂದಾದ ; ಕುಡಿಯಲಂ ಯೋಗ 
ವಾದ. (ನಾ). ೨. ಕಂಡಿಯಲಂ ಯೋಗ್ಯವಾದ ಪೂನಕ, 
ಸೋವಂರ, ಹಣ್ಣಿನ ರಸ,ಮದ್ಯಮುಂತಾದ ದ್ರವಪದಾರ್ಥ : 
ಸಹಕಾರವಪಕ್ವರಸಸೂರಾಸಾರಪಇನೀಯದಿಂ ಸವಿಶೇಷಂ ಬೆಳೆದೊಪ್ಪಿ 
ತೊ:ರ್ಪ ಕಳಮಂ ತಾನೆಲ್ಲಿಯುಂ (ಸುಳುರೂ. ೧-೭೪): ೩. ನೀರು; ಜಲ, 
“ಆಪಃ(ಪ್‌), ತೋಯಂ . . . ಪಾನೀಯಂ . . . ಜೀವನಿ:ಯಂ-ಈ 
೨೬ ನೀರ್‌” (ತಉಾಯು. ೧೨೦೭-೨೬); ಇತ್ತ ಶಿಷ್ಠಂ ಮುದದೊಳು ಪರಿಶುದ್ಧ 
-ಪಾನೀೀಯ:ದಿಂ ಸ್ನಾನಮಂ ಮಾಡಿ (೩೪6. ೭-೪0): [ಸೆಂ] 
ಪಾನೀಯಖೇಯ (ನಾ). (ಊರಿನ ಸುತ್ತಲೂ ತೋಡಿರುವ) ಕಂದಕ . 
ಅಗಳು : ಮೂವಳಸುವಳಸಿ ಸುಶ್ತಿರ್ದುದಂಭೋಧಿಯೆಂಬಂತೆ ಗಭೀರಾ 
ರಾವದಿಂ ಪಲ್ಮೊರೆವವೊಶೆಸೆಗುಂ ಸುತ್ತಿ ಪಾನೀಯಖೇಯಂ (ಸುಳುಮಾ. 
೯-೩೭). [ಪಂನೀಯ ಖೇಯ] 
ಪಾನೀಯಜ (ನಾ). ನೀರಿನಲ್ಲಿ ಹುಟ್ಟಿದುದು; ತಾವರೆ: ಪಾನೀಯಂ 
ಜಾಸನ' ಪರಾ. [ಸಂ.7 
ಪಾನೀಯಜಾಸನ (ನಾ). ತಾವರೆಯನ್ನು ಪೀಠವಾಗಿ ಉಳ್ಳವನು ; 
ಬ್ರಹ್ಮ: ಅಂಭೋಜಾಯತಾಕ್ಷನ ನಾಭಿಯಲಿ ಪಾನೀಯಜಾಸನನುದಿಸಿದನು 
(ಕೊರರಾ. ೪-೨-೧೩). (ಪಾನೀಯಜ-4- ಅಸನ] 
ಪೂನೀಯಧಾರಕ (ನಾ). ಮದ ಮಂಂತಾದ ಪಾನೀಯಂಗಳನ್ನು ಸದಾ 
ಹಿಡಿದು ಸಿದ್ಧವಾಗಿ ನಿಂತಿರುವ. ಸೇವಕ : ತು ಭೋಗಿಸದೆ ಬಳಸದೆ 
ರಾಜನನೋಲಗಿಸೊವಎಫೆ ಪಾನೀಯಂಧಾರಕವು (ಳುನ್ಮಾಳಉ. ೩-೯೩)- 
[ಪಾನೀಯ--ಧಾರಕ] 
ಪಾನೀಯಮಂಡಪ (ನಾ). (ನೀರು. ಪಾನಕ, ವಂಜ್ಹಿಗೆ ಮಂತಾದ) 
ಪೇಯಂಗಳನ್ನು ದಾರಿಹೋಕರಿಗೆ ನೀಡಲು ದಾರಿಯ ಪಕ್ಕಗಳಲ್ಲಿ 
ಕಟ್ಟೆರಂವ ಮಂಟಪ ; ಅರವಟ್ಟಿಗೆ ; ಪಾಂನೀಯಮಂಡಪಂಗಳೊಳ್‌ 
ಕಲಶಮನೆತ್ತಿ ನೀರೇಖೆವ ಕಂಂತೆಯ . . - 
[ಪ:ನೀಯ 4 ಮಂಡಪ] 
ಪಾನೀಯಶಾಲಿಕೆ (ನಾ). - ಪಾನೀಯಮಂಡಪ : 
ಶಾಲಿಕಾ-೨.. 


ನೊ:ಡಿ (ತೂರ್ರಫೆ. ೧-೯೭): 


. ಅರವಟಿಕೆ” (ಸಿದ್ಧಾಂತಿ. ೦೦೦) - 
[ಸಂ. ಪಾನೀಯಶಾಲಿಕಾ] 
ಪಾನೀಯಶಾಲೆ (ನಾ). - ಪಾನೀಯಮಂಡಪ ; “ಪ್ರುಪಾ. ಪಾನೀಯ 
ಶಾಲಾ - . ಈ ೨ ಅಅವಟ್ಟಿಗೆ” (ಹದು. ೩೦ ೯೪೨); ಆನಂಗಶೃಂಗಾರ 


ಲೀಲೆಗಳೆನಿಪ್ಪ ಪಾನೀಯಶಾಲೆಗಳುಂ (ಏತೃಫು. ೯-೨೨ ವು; ಲೆ ಪಃನೀಯೃ 
ಶಾಲೆಯೊಳು ನಿಂದು ನಿ:ರೆಜ್‌ವ ನಾರಿಯರ ಲಾವಣ್ಮವ ಸುಂದರ 
ಲೋಚನಸೆದಿಂದ ಂದದೀಂಟುತ ಪಧಿಕರು ಜಲಪಾನ ಸಾಕೆಂದೆನ್ನರಾ 
ಬಟ್ಟೆಗಳೊಳೆು (ವರ್ಧಕ. ೧-೩೮): [ಪಾನೀಯ-ಶಾಲ್ಕೆ] 
ಪಾನೀಯಸಂಚರ (ನಾ). ನೀರಿನಲ್ಲಿ ನಂಚರಿಸುವಂತಹುದು ; ಮಾನು: 


“ಮಾನಂ ರುಷಂ.. ಪಾವೀಯಸಂಚರಂ 
ಮತ್ಸ್ಯ್ಯಮೆನೆ ಮಾನ್ಸೆ ನಃಮಂ”' (ಕುಂಗರಾ. ೧೨೧-೬). [ಪಾನೀಯ ಸಂಚರ) 
ಪಾನು (ನಾ). ೧. ಎಲೆ; ಪತ್ರ: (9). ೨ ಪುಸ್ತಕದ ಅಥವಾ 
ಪತ್ರಿಕೆಯ ಹಾಳೆ: ಬಳೆವಂತನು' ಅವಸರದಿಂದ ತಿರುವುತ್ತ 
ಹೋದ್ದರಿಂದ ಆ ಚಿತ್ರಗಳು ಗೋದ:ವರಿಗೆ ಕಾಣಿಸಲಿಲ್ಲ 


ಶೇಲಿ ವೆ ೈಸಾರಿಂ 


ಕಾಮ್‌ 
Ce ಗ 


ನೆಟ್ಟಗೆ 


ಪಾನುಂಗಲ್‌ 


(ಉತ್ತಗ್ಗ. ೬೦) ; ಒಂದು ಮಾಸಪಶ್ರಿಕೆಯನ್ನು ತೆಗೆದುಕೊಂಡು ಅಡರ 
ಪಾನುಗಳನ್ನು ತಿರುವಿಹಂಕುತ್ತಿದ್ದರು (ಳು0ಓಂ. ೪). ೩. ವೀಳ್ಯದೆಲೆ § 
*ವೀಳ್ಯದೆಲೆ ನಾಗಲತೆ, ಶಾಂಬೂಲವಲ್ಲಿ, ಎಲೆಬಳ್ಳಿ, ಪಾನು, 
ಅಂಬಾಡಿಎಲೆ, ನಾಗವಲ್ಲಿ” (ಸಂ. 0೦೬), 'ಪಾನುಸುಪಾರಿ' ಪರಾ. 
೪. ಅಡಕೆ, ಸುಣ್ಣ ಮೊದಲಾದುವನ್ನು ಹಾಕಿ ಮಡಿಸಿರುವ ವೀಳೆಯ 
ದೆಲೆಯ ಸುರಂಳಿ ; ಬೀಡ ; ಪಾನ್‌ಪಟ್ಟಿ: (೪). ೫. ಇಸ್ಟೀಟುಎಲೆ : 
ಪಾನುಗಳೊ ಸರಿಯಾಗಿ ಬರದೆ ಈ ಸಲವೂ ಅವನು ಸೋತುಹೋದನು 
(ಕೂ). (೪ ಹಿಂ. ಮರಾ, ವಾನ್‌] 

ಪಾನುಂಗಲ್‌, ಪುನಂಗಲ್ಲಂ, ಹಾನಂಂಗಲ್‌, ಹಾನುಂಗಲು, ಹಾನಂ 
ಗಲ್‌, ಹಾನಗಲ್ಲು (ನಾ). ಒಂದು ಸ್ಮಳದ ಹೆಸರಂ ; p ಈಗಿನ 
ಧಾರವಾಡಜಿಲ್ಲಿಗೆ ಸೇರಿದ ಒಂದಂ ಊರಂ : ಮಾಧವಶರ್ಮಣೆ: 
ಪಾನಂಂಗಲ್ಲಿಷಯೇ (ಎಕ, ೫. ಕೋಳಾರೆ. ೬೨-೬೭ ; 762). ಪಾನುಗಲ್ಲು: 
ಪಾನುಗಲ್ಲೆಂಬ ಪುರವರಕೆಯ್ದಿ ಗೋವಿಂದವೆಗಡೆಯೆಂದೆನಿವ ಶಿಷ್ಕನ ಸದನ 


ದಲ್ಲಿರುಶಿರೆ (ಕಾನೋತಿ. ೬೩-೦೦೦). ಹಾನುಂಗಲ್‌: ಬನವಾಸಿ 
ಹಲಸಿಗೆ ಹಾನುಣ್ಗಲ್ಲುಚ್ಚಂಗಿಗೊಣ್ಣ ಹೊಯ್ಸಳವೀರಬಲ್ಲಾಳದೇವರ 
ರಾಜ್ಯದ . . . ಬಿಲಗೋವಿಂದರಸರುಂ ಉಮ್ಮಡಿಯ ಬವರಕ್ಕೆ ನಡದಲ್ಲಿ 
(ಎಳೆ. : 2, ಗೋರ. 90-8 ; 1280) ,: ಶ್ರೀಮತ್ತೆಲಪದೇವರಸರು 


* « . ಹಾನುಂಗಲ್ಹೈನೂರುಮಂ ಸ(ಬಾ)ಹ್ಯಾಭ್ಕಾಂತರಸಿದ್ಧಾ  ಯವಿನಯ 
ಸ್ವಾಮ್ಯವಮನಾಳುತ್ತಮಿರೆ (೪40. €-*)- ಹಾನುಂಗಲು : ನರಸಿಂಗ 
ವರ್ಮ ನಿರ್ಮ್ಮೂಳನಂ ಕಳಪಾಳಕಾಳಾನಳಂ ಹಾನುಂಗಲುಗೊಣ್ಣ 
ಚೆತುರ್ಮುಖಗಣ್ಣ (ಎಳ. 11, ೦೪೩-೨೪; 1131): ಬನವಸೆ ಹಾನುಂಗಲು . , . 
ಉುಂತೀ ಸಮಸ್ತ. ದುರ್ಗ್ಗಂಗಳಂ (ಎಕ. ೪೫, ಶಿತಮೊ. 90-84; 3180 9). 
ಹಾನುಗಲ್‌ : ಹಾನುಗಲ್ನಡಯೆಲಂಬಿಯ ಕಂಪಣದ ಬಟ*ಯ ಬಾಡಂ 
(ಎ೪. ೯೫1, 890. 93.46 ; 116). ಹಾನುಗಲ್ಲು : ಹಾನುಗಲ್ಲ ಮಹಾ 
ಸೀವ್ನಿ ವಿಪ್ಮಾತಿಮಧಿಕಾಂಶ್ರಿತಂ (ಎಕ ೪11, ಶರವೊ. 68-೬೪ ;1627). [?) 

ಪಾನುಗಲ್ಲು "ಪಾನಂಂಗಲ್‌' ನೋ. 

ಪಾನುಸುಪಾರಿ "ಪಾನ್‌ಸಂಪಾರಿ' ನೋ. 

ಪಾನೆ, ಬಾಣಿ, ಬಾನ್ನ, ಬಾನ್ನಿ, ಬಾನ. ಬಾನೆ, ಹನ್ಮೆ. ಹಾನೆ 
(ನಾ). ೧. ಲೋಹ, ಮರ, ಮಣ್ಣು ಮಂಂತಾದುವುಗಳಿಂದ 
ಮಾಡಿದ ಅಗಲಬುಯಿಯ ಪಾತ್ರೆ : ಕಟಕಕ್ಕಮಿರ್ದ ನೆರೆ ಸಂಕಟ 
ಮೆನಿಸದೆ ತೆಅಪುಗುಡುವವೊಲ್‌ ಪಾನೆಯ ಕೂಟ? ೯ಟಕಂ ನೆರೆದುಂಡೊ 
ಡಮುತ್ಕಟಮವಪ್ಪಕ್ಷೀಣಯದ್ಧಿಯಂ ವನಿ ತಳೆದಂ (ಅತಂಪ್ರ. «-003) : 
ದೊಕ್ಕನೆ ಪಾನೆಯನಿಕೃದೆ ಕೆಕ್ಕಳಿಸದೆ ಕಣ್ಣನು/ಗುಳದಗುಳಂ ಬೆರಳಿಂ ತಕ್ಕುದ 
ನೆರೆಯದೆ ಭಕ್ತಿಯಿನಿಕ್ಕಿದದೋಲುದರಗರ್ತಮಂ ಪೂಳ್ಳಿನಿತಂ (ಉತಾರ, ೨೦- 
೧೩): ೨. ಅಳೆಯಂವ ಒಂದು ಸಾಧನ : ಅವರೆ ತಮ್ಮೋ ಅಮ್ಮಯ್ಕಂ 
ದೇಗುಲಮಂ ಮಾಡಿಸಿ ಭಯಾರರ್ಗ್ಗೆ ಊರಮ್ಮೂಡಣ ಕಿಳಾರಕೆಯ್ಕೊಳ್ಳಿರಿಯ 
ಪಾನೆಯೊಳಣ ಗಣ್ಮುಗಂ ಮಣ್ಣುವು ೫ ೫ ೫ ಕೇಸವಯ್ಯಂಗೆ ಬಿ« «ಟ್ಟ 
(ಎಳ. ೪11, ಶೀರ್ಶಹ. ೨೭-೦೩; 989) ; ಗುಣಿಗನ ಒಂದು ಮತ್ತಲ್ಲೆ ಪರಿಯ 
ಪಾನೆಯೊಳ್‌ ಎರಡು ವೂನೆ ಬತ್ತವ . . . ಎಲ್ಲ ಕಾಲಕ್ಕವು* ಕೊಟ್ಟೊ:ರ್‌ 
(ಎ೪. ೪117, ಸೊ60. 6೩-8; 941). 'ಇಪ್ಪಾನೆ'. “ಒಪ್ಪಾನೆ' ಪರಾ. ಬಾಣಿ, , 
೩. ನೀರು, ಮಂಸರರೆ ಇತ್ಮಾದಿಗಳನ್ನು ಹಾಕಿಡುವ ಅಗಲವಾದ 
ಬಾಯಂಳ್ಳ ದೊಡ್ಡದಾದ ತೊಟ್ಟಿ : ಸಮತಟ್ಟಾದ ಬಯಲುಗಳಲ್ಲಿ 
ರೈಲುಹಾದಿಯ ಎರಡು ಮಗ್ಗುಲಿಗೂ ಬಲು ಉದ್ದವಾದ ಎರಡು ನೀರಿನ 
ಬಾಣಿಗಳನ್ನು ಮಾಡುತ್ತಾರೆ (ಕಂತ್ರ.1. ೩9). ೪. ದೋಣಿಯಲ್ಲಿ 
ಪ್ರಯಾಣಿಕರು ಕೂರಲು ಹಾಕಿರಂವ ಅಡ್ಡಹಲಗೆ: ಅವಸರದಿಂ ದೋಣಿ 
ಹತ್ತಿ ಕುಳಿತಳಾಕೆ ಚಾಣಿ/1ತ್ಲಿ,(1906. ೬೩-09); ಯಾವುದೋ ಒಂದು ಮತಾ 


೫೫೧೪ 


ಪಾಪ್ಮ 


ಯಯಾ ದೋಣಿಯ ಬಾಣಿಯಲ್ಲಿ ಕುಳಿತ ಆ ಹುಡುಗನನ್ನು ಅಪ್ಪಳಿಸಿ 
ಸೆಳೆದು ಒಯ್ದುಬಿಟ್ಟಿತ್ತು ( ಮೈಂಮಾ, 9೩). ಬಾನೆ : ೧. ಶತ್ತನುಜನಾ 
ಜನನಿಯಿಲ್ಲದಡತ್ತಲಿತ್ತಲು' ಪರಿಕಿಸುತ ಹಸಿವೆತ್ತಿ ಬ್ಯ ಕಾಣಂ- ಬೋ)ನ 
ದೊಳೊಂದು ಹೂರಿಗೆಯಂ ತೆಗೆದು ಮೆಲಲು (ರಿ. ೫೫-೩೩). ಬಾನಿ : 
೧. ಆಕೆ ಕಮಂಡಲು ಒಂದನ್ನು ತಂದಿದ್ದಳು ಈ ಮಣ್ಣು ಬಾನಿ 
ಯಂತೆ ಎಡವಿ ಬಿದ್ದರೆ ಎಲ್ಲಿ ಒಡೆದುಹೋಗುವುದೋ ಎಂಬ ಭಯವೇ ಇಲ್ಲ 
(8ನರಾ- 0೩೩) ; ಸಬಕಾರದ ನೊರೆಯನ್ನು ಒಂದು ಬಾನಿಯಲ್ಲಿ ತುಂಬಿಟ್ಟು 
ಬೋಳಿಸಬೇ6ಾದ ಮುಖವನ್ನು ನಾಲ್ಕಾರು ನಿಮಿಷ ಅದರಲ್ಲಿ ನೆನೆಯಿಟ್ಟು 
ತೆಗೆದರಾಯಿತು (ರೇಕನ್ನೆ. ೬೬). ೩. ಕಲಗಚ್ಚೆನ್ನು ಬಾನಿಗೆ ಸುರಿಯಲು 
ಬಂದ ರಂಗಮ್ಮ . . . ಕೇಳಿದಳು (26%. 9೪). ೫. . ಹೂವಿನ ಸಸಿ 
ಮುಂತಾದುವುಗಳನ್ನು ಬೆಳೆಸುವ ಮಣ್ಣಿನ ಪಾತ್ರೆ; ಕುಂಡ: 
ನಾನು ಬಾಗಿಲೆದುರು ಒಂದು ಸುಂದರವಾದ ಕೈತೋಟ ಮಾಡಿದೆ. ಐವತ್ತು 
ಬಾನಿಗಳನ್ನು ತಂದಿರಿಸಿದೆವು (ಸ್ಮ 88. ೩3೪) ; ಸಂಜೆಯ ಮುಂದೆ ಬಂಕ 
ದಲ್ಲಿಟ್ಟ ಬಾನಿಯೊಳಗೆ ಅರಳಿದ ಮಲ್ಲಿಗೆಯ ಹೂವಿನ ಗಂಧ ಬರುತ್ತಿತ್ತು 
(9೬೪. ೨೩೩). ಬಾನ್ಮು: ೫. ನಾಗಪ್ಪನು . . ಹೂವಿನ ಬಾನು 
ಗಳಿಗೆ ನೀರು ತಣಿಸುತ್ತಿದ್ದನು (೪44. 64). ಬಾನೆ: ೧. ಗಮಗಮಿಸುತ್ತಿದ್ದ 
ಕಾಫಿ ತ:ಂಬಿದ್ದ ಬೆಳ್ಳಿಯ ಗಡಿಗೆ, ಸಕ್ಕರೆಯ ಬಾನೆ ... ರೆ.ಟ್ಟಿಗಳನ್ನುಳ್ಳ 
ಬುಟ್ಟಿಗಳನ್ನು ಜೊ:ಡಿಸರಾಗಿತ್ತೂ (ಫ್ರತರು. 08) ; ಬಾನೆಯನ್ನು ತಲೆ 
ಮೇಲೆ ಕವಿಚಿಕೊಂಡು ತಿರುಗಲಾರಂಭಿಸಿದನು (ಕಠಾಮಂ. 1೪, ೦0೬). ೩. 
ಬಾನೇಯಂತಾ ಬ:ಯಾದೆರೆಯೆ ಬಾಯಿ ತುಟಿಯು ವಿಖರಿದ ಹಲ್ಲು. . . ಆ 
ನಳರಾಜ ತಾನು ಯಿಂತಾ ರೂಪು ಧರಿಸಿದ (ಯಶಳ. 000) ; ಒಳಗಿದ್ದ ದೊಡ್ಡ 
ಬಾನೆಗಳಲ್ಲಿ ಮದ್ಮ ತುಂಬಿದ್ದಿತು (೫ಊಂತಡ. 3೨೪) : ಈ ಕಲಗಜ್ಜಿನ ಬಾನೆ 
ಯಲ್ಲಿ ಅಲ್ಲಿದ್ದ ಗೋಗಣವು . . . ಅಕೃಶ್ರಿಮಸುಖವನ್ನು ಸವಿಯುತ್ತಿದ್ದಿತು 
(ಕರುಳ. ೧6). ೫. ಚಿತ್ರವಿಚಿತ್ರವಂದ ಅನೇಕ ಬಗೆಯ ಗಿಡ ಬಳ್ಳಿಗಳು 
ಇರುವ ವಂಣ್ಣು ಬಾನೆಗಳು ಸಾಲಾಗಿ ಇವೆ (ಶ್ರಶರ್ಬು, ಇ). ೬. ಎತ್ತು 
ಗಳನ್ನು ಹೂಡಿ, ಬಾವಿಯಿಂದ ನೀರೆತ್ತಲು, ಚರ್ಮದಿಂದ ಮಾಡಿದ 
ಒಂದು ಸಾಧನ; ಕಪಿಲೆ: ಧರ್ಮಡೋಣಿಗೆ ನೀರ ಎತುವ ಕಬಿನದ ಏತದ 
ಬಾನೆ ಕಬಿನದ ಕಟ್ಟು ಯಿಂಷ್ಟಂ ಧರ್ಮವನು ತಪದೆ ನಡಸಿ ಬಾಹೆಉ (ಉಗ. 
32-11. ೬೬೦-೨೨; 2869): ಹನ್ಕೆ : ೨. ಕೊಟ್ಟ ಧ್ರಂ(ಧ)ರ್ಮ್ಮ ಚೈತ್ರ 
ಪವಿತ್ರದಲಿ ವೊಕ್ಕಲಿಗೆ ಹಾಗೆ ವೊಟ್ಟಲುಗೊಳಗ ಹನೆಗೆ ಮಾನವತ್ತ ಸೊಂಟಿಗೆ 
ಯಣ್ಣೆ (3999. ೫೪, ೪೩-೩೨, 2164). ಹಾನೆ; ೨. ಶ್ರೀಪ್ರಸಂನಕೇಶವ 
ದೇವರ (ದೇವಡಿ]ಗಳಿಗೆ ಗುಗ್ಗರಿಗೆ ಹಃನೆಯಲಂಂ ಆಂಗಡಿಗಳಲು ಸಟ್ಟು 
ಗಾಯಮಂ ಬಿಟ್ಟರ) (೩೪23. ೫1. 898-00 ; 1166): ನಸಿಂಹ್ಹದೇವರೆ 
ಬಾಳಿನ (ತೆ] ಅವರಾಹೆ ಪ ೬ ಭತ್ತ ಹಾನೆ ೪೫ ನೂ ಧಾರೆಯಾಗಿ ಎಂದು 
ಕೊಟ್ಟರೆ (೪3: 117-1. ೨-೬ ; 3883); ಯಲಳ್ಳಿಂಣೆ' ಹಾನೆ ೩೬ (ಕ್ಸು, 
೦೪೪೩, ೩೪-೦೩ ; 1673); ಎರಡು ಹಾನೆ ಭತ್ತಕ್ಕಾಗಿ, ಹನ್ನೆರಡು ಗಂಟಿ 
ದುಡಿಯುವ ಜನವಾಗಿರಲಿಲ್ಲ (ರೇಶತು. ೩9). ೬. ಭೂಮಿಯ ಒಂದು 
ಅಳತೆ : ಯಾ ಅಕ್ಕಿಯ ಕೊಣತೆಗೆ ಕೊಠ್ಮೂರಿ ಗುಡಿಯ ನಾಲ್ವತ್ತು ಜಾನೆ 
ಗದ್ದೆಯ ಮೆ:ಲಣ ಎಂಟು ಹಾನೆಯಕ್ಕಿಯೂ ಕೂಡಿ ನಡಉದು (1% 
18-11, ೪08-೨೬ ; 1872). [ ದೇ.8 ತಮಿ. ಪಾನೈ, ಪಾಣಾ; ಮಲ. ಪಾನ, 
ಪಾನಿ; ತುಳು. ಪಾಣಿ, ಪಾಣೆ, ಪಾನೆ, ಬಾಣ, ಬಾಣೆ, ಬಾನ, ಹಾವೆ ; 
ತೆಲು. ಬಾನ; ಕೊಡ. ಪಾನಿ] 

ಪಾನ್ನಾಡು (ನಾ). ಒಂದು ಪ್ರದೇಶದ ಹೆಸರು: ಶ್ರೀಮತ್‌ ಕೊಜ್ಜಣಿ 
ವೃದ್ಧರಾಜೇನ ದುರ್ವ್ವಿನೀತ ನಾಮಧೇಯೇನ ಸಪಘುಸ್ತ ಪಾನ್ನಾಡ (? 
ಪಾಖಾಡ) ಪುನ್ನೂಡಾಧಿಪತಿನಾ (ಇ. ೪, ೦೩೯-೦೦ ) 513) [7+ ನಾಡು] 

ಪಾಪ, 'ಪಾಪೆ' ನೋ. 


೫೫೧೫ 


ಪತಹಟ್ಯೆ 
ಪಾಪಕ್ಷಯ (ನಾ). ಪಾಪವು ನಾಶವಾಗುವುದು; ದುಪ್ಯರ್ಮಷ್ಟ 


ಪಾಪ 


ಪಾಪ (ನಾ). ೧. ದೋಷ: ಪುಣ್ಮವಲ್ಲದ ಕಾರ್ಯ ; ದುರಾಚಾರ : 


“ವೃಜಿನಂ, ದುರಿತಂ . . . ಪಾಪಂ, ಪಾಪ್ಮೂ, ಪಾತಕಂ-ಈ ೧೪ ಪಾಪಂ” 
(ಹಂತಿಯು. ೦೦೩-೩) : ಪಾಪಮಿದು ಪುಣ್ಮಮಿದು ಹಿತರೂಪವಿದಹಿತಪ್ರಕಾರ 
ಮಿದು ಸುಖವಿದು. ದುಃಖೋಪಾತ್ತ್ಮಮಿದೆಂದಜ*ಪುಗುಮಾ ಪರಮಕವಿ 
ಪ್ರಧಾನರೂ ಉವ್ಕ್ಯಂಗಳ್‌ (ಕಂಕಾ. ೦-06): ಪಾಪದ ಪುಣ್ಯದ ಭೇದಮನೀ 
ಪರಿಯಿಂದಜಯದಿರ್ಪ ನಡೆಪಾಪಿಯರ್ಗಾ ಶ್ರೀಪುರುಷೋತ್ತಮನಂ ಮನೆ 
ಗಾಪೆನಿಸಿದ ದಿವ್ಯಪಾದಕಾನೆಅಗಿದವೆಂ (೩೪0. ೩-೨೨೩). ೨. ದುರಾಚಾರ 
ದಿಂದ ಬಂದ ಕರ್ಮಫಲ : ಸಮಕೊಂಡ ಪುಣ್ಮಮುುಂ ಪಾಪಮುಮಿಲ್ಲ 
ದೊಡಾಳ್ಜನಾ೪* ಸರೋಗ ನರೋಗಂ (ತು. 6-090): ಮುನ್ನ ಮಾಡಿದ 
ಪಾಪ ಬೆನ್ನ ಬಿಡದನ್ನಕ್ಕ ಇನ್ನು ಬಯಸಿದರುಂಟೆ (೧4೭.39): ಬಸವ ಶಂಣೆನೆ 
ಪಾಪವಳಿವುಗು (ಇಸು. ೦-೨೩). ೩. ತಪ್ಪು; ಅಪರಾಧ: ಭೂಪನಂ 
ಹೊದ್ದುವುಮು ರಾಷ್ಟ್ರದ ಪಾಪ (೩1. ೩೩-೬೩). ೪. ಕೆಟ್ಟ ವನ: 
“ಅರ್ವಾಣಂ. ಅಣಕಂ . . 
(ಹಳಾಯು. ೩೬.069). ೫. ಕೆಟ್ಟ ಮನುಷ್ಯ; ದುಷ್ಪ; ಪಾಪಿ ;“ನೃಶಂಸಃ, 
ಘಂತುಕಃ, ಕ್ರೂರ, ಪಾಪಃ-೪ ಪರರಿಗೆ ಬಾಧೆಮಾಡುವ ಸ್ವಭಾದ 
ವುಳ್ಳವನ ಹೆಸರುಗಳು” (ಸಿಣ್ಕಾಂಕಿ- ೩೩೬): ಮಿಟ್ಟು ಪೊಟ್ಟಿ ಪಾರೆ ಪಾಪರ್‌ 
ದೇವರಂ ತೆಗಟಿಸಲೊಡಮೇನಕ್ಕೂಂ ? (ಉಾಮೂಕ್ಕ. ೨೪೪). ೬. ದುರ್ದೈವ ; 
ದುರದೃಷ್ಟ. ೭. ಕೇಡು; ಅನಿಷ್ಟ : 'ಪಾಪಶಂಕಿ' ಪರಾ. ೮. ಅನು 
ಕಂಪೆಯನ್ನು ಸೂಚಿಸುವಾಗ ಬಳಸುವ ಒಂದು ಶಬ್ದ : ಕೂಸಿಗಿಂತ 
ತ್ರಾಣಿಯಲ್ಲ ಪಾಪ ರಾಯರು (ಉನಾಕೆ. ಇ) : ಏನೋ ಚೂರುಚಾರು 
ಅಂತಿಂತಹ ಕಾಳುಕಡಿ ತಿಂದರೆ ತಿನ್ನಲಿ ಪಾಪ ಎಂಬಂತಿಲ್ಲ (ರೇಕನ್ನಿ. ೪೪) ; 
ಪಾಪ ಮಗು ಏನೆಂದುಕೊಂಡಿತೋ ಕಾಣೆ (844. 06.). ೯. (ಜೈನ) 
ಒಂಬತ್ತು ವಿಧವಾದ ಪದಾರ್ಥಗಳಲ್ಲಿ ಒಂದಂ : `ನವಪದಾರ್ಥ', 
“ಪಾಪಪದಾರ್ಥ' ಪರಾ. (ಸಂ.] 
ಪಾಪ, (ನಾ). ಒಂದು ಬಗೆಯ ಗಿಡ: “ಪರ್ಪಣ।_ ಪಾಪ, ಚಪಲ. 
ಗೇರು” (ಓತ. 40). {?] 
ಪಾಪಕರ್ತ (ನಾ). ದುರಾಚುರವನ್ನು ಮಾಡಿದವನು : ಪಂಪಕರ್ತನು 
ನಾನು ಪಾಪನಾಶನ ನೀನು (ಶ್ರಕಂಠ. 1-೯೦-೦). [ಪಾಪ್ಮ-ಕರ್ತ] 
ಪಾಪಕರ್ಮ (ನಾ). ೧. ಕೆಟ್ಟ ಕೆಲಸ : ದುರಾಚಾರ : ಅತನ ಭಾರ್ಯೆ 
ಪೃಥ್ವಿಶ್ರೀಯೆಂಬೊಳಂಕೆಯ ಗರ್ಭದೊಳ ಪಾಪಕರ್ಮ ಜೀವಂ ನೆಲಸಿದೊದೆ 
(ಕಣ್ಮಾ, ೬೬-೪): ಎಲವೊ ಎಲವೋ ಪಾಪಕರ್ಮವ ಮಾಡಿದವನೇ 
. * ಒಮ್ಮೆ ಶರಣೆನ್ನೆಲವೋ ಒಮ್ಮೆ ಶರಣೆಂದರೆ ಪಾಪಕರ್ಮ ಓಡುವುವು 
(೪48, ೬೨೧): ಪಾಪಕರ್ಮವ ಮುಡಿದಜವಿಳನ ಯಮುಭಟರು 
ಕೋಪದಿಂದಲಿ ಸೆಳೆಯೆ (ಶ್ರಂಂಠ. ರಾ. ಪಾಪಕರ್ಮಗಳ 
ನತಿಗಳೆದು ನಿಂದವಗೆ ಕೋಪವೆಲ್ಲಿಯದು (ಸರ್ನಜ್ಞ. 8೦೨). ೨. ಕೆಟ್ಟ 
ಕೆಲಸವನ್ನು ಮಾಡಿದವನು ; ದುಷ್ಕರ್ಮವನ್ನು ಮಾಡಿದವನು: 
ಪಾಪಿಷ್ಮ : ಎನ್ನ ಪಾಂಪಕರ್ಮನ ಕತದಿಂದವಿತಾ ನಿಮಗಮಾಯಿರವಾದುದೆ 
ಸಿಂಧುನಂದನಾ (ಗರಿಯು. 8-90): ತನಗಿಕ್ಕುವೆಆಸವ ಕರುಣಂ ಮನ 
ದೊಳಮಿನಿತಿಲ್ಲ. ಪಾಪಕರ್ಮನ ವಂ -ವತಾವನೆ (ಸುಳುರಮೂ, ೨-೩೦) : 
ಇಂ(ಇ)ದನ್ನಾರಾ)ನ0 ಕಿಡಿಸಿಹೆನೆಂಬ ಪಂಪಕರ್ಮ್ಮಂಗುಪೇಕ್ಷಿಸಿದಂಗಂ 
. ಸಾಸಿರಕವಿಲೆಯುಮಂ ವಾರಣಾಸಯೊಳಂ ಕುರುಕ್ಷೇಶ್ರದೊಳಂ ತಂನ 
ಸ್ವಹಸ್ತದೊಳು ಕೊಂದ ದೋಷಮಕ್ಯ (ಎಇ. ೫೫೪11, ೭೩-೫೪; 1114). 
( ಪಾಪ ಕರ್ಮ ] 
ಪಾಪಕೃತ್ಯ (ನಾ). ಕೆಟ್ಟಕೆಲಸ ; ದುರಾಚಾರ ; ಪಾಪಕರ್ಮ : 
ಅಹರ್ನಿಶಿ ಆನೇಕ ಪ.ಪಕೃತ್ಮಗಳನ್ನೆಸಗುತ್ತಿದ್ದೆ ವೆ. (ಫ್ರನರು. ೩೪)- 
( ಪಾಪ್ಮ--ಕೃತ್ಥ್ಯ ] 


೨೪೪): 


ನಾವು 


39 | ಪಾಪಚಿತ್ತ (ನಾ). ೧. ಕೆಟ್ಟ ಮನಸ್ಸು. 


. ಪಾಪಂ. ರೇಫಸಂ__ಈ ೧೩ ಹೊಲ್ಲಹ ವಸ್ತು" | 


18 


20 


ಕಳೆಯಂವುದು : ಪಾಪಕ್ಷಯಕ್ಕೆಂದು ಗಂಗೆಯೊಳ್ಮಿಂದರೆ ಪಾಪಿಯ ಮೊಣಕೆ 

ತಿಂದಂತೆ ತಾಪಸ್ಥಸುರರಿಂಗೆ ಹಿತಗೈಯ ಬಂದ ಪ್ರಾಣೋಪವನಮಂಒಷೆ 

ನೀನು(ನೋಹಕ. ೪-44): ಶುಭತಾರೆಯಲಿ ಪಾಪಕ್ಷಯವು (ಗಗಳು. ೪-೬). 
( ಪಾಪ್ಮ--ಕ್ಷಯ ] 


ಪಾಪಗ್ರಹ (ನಾ). ದಂಷ್ಟರಿಣಾಮವನಲ್ನಂಟಂಮಾಡಂವ ರಾಹು, 


ಕೇತು, ಶನಿ, ಮಂಗಳ ಮಂಂತಾದ ಅಶುಭಗ್ರಹ : ಪಾಪಗ್ರಹಮು 

[ಶಾಕಾಂ. ಗ ೈಹಮದಂ]ದಯದೊಳಿರೆ ಪಾಪೇಕ್ಷಣಮಾಗೆ ತಆಟಿಯಕ್ಕೂಂ 

(೫ಾತತಿ. 3-30). (ಪಾಪಗ್ರಹ ] 

೨. ಕೆಟ್ಟ ಮನಸ್ಸುಳ ವನು; 

ದುಷ ಶೈ ಪಾಪಚಿತ್ತರು ಗೋಣಿಯಲಿ ನರರೂಪನೊಂದಂ ರಚಿಸಿಯಾಡಿ 

ಯಲಿ ಕೌಪನ:ಡಿಸಿ ವಿಭೂತಿಯಂ ಸರ್ವಾಂಗದಲಿ ಪೂಸಿ (ಆತ್ರ. 4೨-೦). 
[ ಪಂಪ್ವ--ಚಿತ್ತ 7 


ಪಾಪಚೇಲಿ (ನಾ). ಒಂದು ಬಗೆಯಂ ಮೂಲಿಕೆ; ಅಗಳುಶಂಂಠಿ : 


“ಅಗುಳುಪೂಂಟಿ__ಪಾಠೆ, ಅಂಬಷ್ಕೆ, ವಿದೃಕರ್ಣಿ, ಪಾಪಚೀಲಿ, ಪ್ರಾಚೀನೆ, 
ರಸೆ” (8ರ. 9), [ ಸಂ. ಪಾಪಚೇಲೀ) 


ಪಾಪಚ್ಚಿ (ನಾ). ಮಂಕ್ಕಳನ್ನ್ನಿ ಪ್ರೀತಿಯೀಂದ ಕರೆಯಂವಾಗ ಅಥವಾ 


ನಿರ್ದೇಶಿಸಂವಾಗ ಉಪಯೋಗಿಸಂವ ಒಂದು ಮಾತು: ಆ ವನಾಯಾ 
ನಗರಿಯಲ್ಲಿ, ಪಾತಾಳದಲ್ಲಿಯ ಪಾಪಚ್ಚೈಯಂತೆ, ಮಂದಾಕಿನಿ ಗಾಬರಿಯಾ 
ದಳೇನೊ (£೬88. ೨೦). " ಪಾಪಣ್ಣಿ ` ಪರಾ. (.. ತಮಿ. ಪಾಪ್ಟಾಚ್ಚಿ] 


ಪಾಪಟಿ "ಪುಪಟ್ಮೆ' ನೋ. 
ಪಾಪಟೆ, (ನಾ). ೧. ಬೈತಲೆ; ಸೀಮಂತ. ೨. ಒಂದು ಬಗೆಯ 


ಆಭರಣ (?) : ಪೊಸಮಿಸುನಿಯೊಳು ಬಿಗಿದ ಕತ್ನದ ಯಸುಳುದೆನೆಗಳ 
ಶಹಲೆದಿಂಡಿನ ಬೆಸದ ಬಿಂಕದ ಹಿಳುಕು ಪಾಪಟೆ ಪಚ್ಚಿ ನಿಚ್ಚಳದ . . , ವಜ್ರ 
ದ್ವಾರಸೊಬಗಿನೊಳೆಸದುದಾಕ್ಷಣ ಮಯನ ನಿರ್ವಿತದಿಂದಲಾ ನಗರ (668%. 
6-2) : ಕಡಗ ಸರಫಣಿ ಸಾರಸನ ಶಿರಕಿಡುವ ಮಲಕುಗಳಿಂದ ಮಾತ್ತೊಗ 
ಳೊಡನೆ ತೊಡರಿದ ಮುದ್ದು ಪಾಪಟೆಬಲೆಯು ರಂಜಿಸುತ , , . ನಡೆತರುವ 
ಶಿಶುಗಳ ಬೆಡಗ ನೋಡುತಲಿ (685ಕಾ. ೩-೦೪), 

[ದೇ-॥ ತುಳು. ಪಾಪಟೆ ; ತೆಲು. ಪಾಪಟ ; ಕುಎ. ಪಾಪೆಟ್ಟಿ] 


30] ಪಾಪಟ್ಕೆ. ಪಾಪಟಿ, ಪಾಪಡಿ,. ಪಾವಟೆ (ನ್ರಾ). ೧. ಒಂದು ಬಗೆಯ 


ಔಷಧಿ ಸಸ 4 ಇಂದ್ರವಾರುಣಿ; ಹಾವುಮೆಕ್ಕೆ: “ಕಾಕಚ್ಛೀದಿ-ಪಾಪಟಿ” 
(೬೬6. ೩೦): ನೆಲಗೋಣಿ ಪು(ಹು)ಣಿಸೆ ಪಾಪಟೆ ಹುಲಿಗಿಲ* ದೊಗ್ಗಳೆಯ 
ಹಜುಹೆಯೆಂಬಿವಟ್‌ಲೆಯಂ ಕಲಸಿಯೊಳು ಅ ಕಾಸಿ ಕಟ್ಟಲ್‌ ತೊಲಗುಗು 
ಮೊದಲಸುವ ಮುಳ್ಳ ವಿಷಮೆನಿತನಿತುಂ (೧ನುರ. ೨-೨೦೦); ಮುಳ್ಳು 
ಮುತ್ತುಗದ ರಸ, ಪಾಪಟೆಸೊಪ್ಪಿನ ರಸ. ಹೆಸ್ಸುಳ್ಳಂಗಡಲೆಸೊಬ್ಬನ ರಸ 

. ಪ್ರಾತಃಕಾಲದಲ್ಲಿ ಗ ೪ ತೂಕವಂ ಸೇವಿಸುವುದು (ಳಲ್ಲಿ. ೨೦೬), 
೨. ಒಂದು ಬಗೆಯ ಮರ ಮತ್ತು ಉಪ್ಪಿನಕಾಯಿಗೆ ಉಪಯೋ 
ಗಿನಂವ ಅದರ ಹುಳಿಯಾದ ಕಾಯಿ : ಅಂಬಟೆಯ ತದುಕಿಲ ಸುಂಡೆ 
ಪಾಪಟೆಯ ಚಳ್ಳೆ ವಸಾಗುಳಿ ತಳಿಲೆ ತೊಗರಿ ಗುಳ್ಳ ಶಿಂತ್ರಿಣಿಯುಪ್ಪುಗಾಯಿ 
ಗಳೆಲ್ಲ ಸುವ್ವಾರಿಯರು ಬಡಿಸಿದರತಿವಿಚಿತ್ರದಲಿ (ಆಠಂಕಾ, ೬-೨೩-೩೪). 
ಪಾಪಟ : ೧. “ಪಾಪಟಿ_ಪರ್ಪಟ- ಒಂದು ಗಿಡ” (ತರ್ಕಳೋ. ೨೬); 
ಗಸಗಸೆ. ಸಾಸಿವೆ. , . ಪಾಪಟಿ, ಮಂಗಾರೆ (ತಮ್ಮನು. ೨೩೪). ಪಾಹಡ್ಡಿ: 
೧. ಸೇಸಿ)ಗುಡಿತೆಯ ವಮಾಳ್‌ ಕೊಗ್ಗಿಯ ದಾಗುಡಿ ಚಿತ್ತರಟಿ ಪಾಪಡಿಗ 
ಳಿಂಬವಜಕೊಳ್‌.  ಪ್ರಾಗುಕ್ತ ಮೂಲವಿರದರೆದಾಗಳ್‌ ಖರಮೂತ್ರ 
ಲೇಪಮಶ್ತೆ ವಿಷಘ್ನ೦ (ಏರುಡ. $-೩3). ಪಾವಟೆ: ೧. ಪಾವಟೆ :_.ಈ 
ಕಾಯಿ ಸಮೂಲವಂ ತಂರು ಅರೆದು ಬೆಣ್ಣೆಯಲ್ಲಿ ಕಲ! ಮೂಣು 


ಪಾಪ, ೫೫೧೬ ಪಾಪವಿಘಾತಿ 


ಆದಿಶ್ಕವಾರ ತೆಗೆದುಕೊಳ್ಳೆ ಮ ೂಲವ್ಯೂಧಿ ಗುಣ (೭. ೬); ಪಾವಟೇ ಪೂಪಭೀರು (ನಾ). ಪಾಪಕ್ಕೆ ಹೆದರಂವವನಂ; ದಂ:ಷ್ಕರ್ವಕ್ಕೆ ಅಂಜಂ 


ಬೀಜ, ತಕ್ಕೋಲ . . . ಲಾಮಂಚ. ಇವನ್ನು ಪ್ರತ್ಯೇಕ ಕರ್ಷಪ್ರಮಾಣ ವವನಂ : ಅವನಾ ನಿಸ್ಕಿಂಶಕರ್ಮುಕ್ಕೆ ಕೊಕ್ಕರಿಸಿ, ಪಾಪಭೀರು 
ಹಾಕಿ ಚೂರ್ಣಿಸಿ ಹಾಲಿನಲ್ಲಿ ಕಲಸಿ ಹಾಕುವುದು (ಸಳನ್ನಿ, ೪೩೦ ಶಂ). ವಪ್ಪುದಆ್‌ಂ (90. ೨-೦೪ 5); ಜನಕತನೂಜೆ ನೆಟ್ಟನೆ ಮಹಾಸತಿ 
(ದೇ.॥ ತಮಿ. ಪಾಚಟ್ಟೈ; ಮಲ. ಪಾಐಟ್ಟ; ತುಳು. ಪಾವಟೆ ; ತೆಲು. ಗರ್ಭಿಣಿ ಪಾಷಭೀರೊ (ಶಂಕಾರಾ. ೦8-೬೨): ಆಧಿಕವಾಪಭೀರುಗಳೀ 
ಪಾಪಟಿ] 8 ವಪಖಾಸದಲಿ ಓರಂತೆ ದೀಪಪೂಜೆಯ ಮಾಡಿದ ವರು ಮುರಂರಿಯ ಕೆಲದ 
ಪಾಪಟ್ಟೆ, ಪಾಪಡಿ, (ನಾ). ೧. “ಸುವಾಸನಾಯುಕ್ತವಾದ ಮಣ್ಣು” ಲೊಪ್ಪುವರು (ಕುಳ್ಮಾಂಗ- ೩-೦೪). [ಪಾಪ್ಯ 4 ಭೀರು] 
(ಶ್ರಕಣಿ). ೨. ಒಂದು ಬಗೆಯ ಸುಗಂಧದ್ರವ್ಯ : “ಜತುಕೆ ಪಾಪಚೆ ಪಾಪಭೀರುತ್ವ (ನಾ). ಪಾಪಕೆ ಹೆದರುವ ಸ್ವಭಾವ : ಅಂತುಪಶಮ 
[2299.ಡಿ) ಯೆನಿಕವ್ಯಂ” (ನುಂಗರಾ, ೪3-೩). ಪಾಪಡ್ಮಿ : ೧. ಘಟ ಅಂದರೆ ಭಾವಮುಂ ಪಾಪಭೀರುತ್ವವಖುಂ ತನಗೆ ತೊಟ್ಟನೆ ಪುಟ್ಟೆ (ಶಂಉರೂ. 
ಉಸುಬುಮಣನ್ನ ಹೊಟ್ಟು (ಪಾಪಡಿ) ಮಂಂತಾದವುಗಳು (ಹೂಂಂರ್ಕಾ. ೩೪). ೪-೦೯೭); ಇಲ್ಲಿ ಧರ್ಮರಾಜನ ಪುವಭೀರುತ್ವ. ಸತ್ಯಸಂಧತೆ ಅಭಿವ್ಯಕ್ತ ವಾಗು 
೨. ವೋಲಿನ 'ಮಂಗರಾ.' ಪ್ರಯೋಗದ ಪಾಠಾಂತರವನ್ನು ನೋಡಿ. |10| ತ್ತದೆ (ಕಾರರ. 008). [ಸಂ.] 
[೭ ಸಂ. ಪರ್ಪಟಿ:] ಪಾಪರ್‌ “ಪಾಪರು” ನೋ. 
ಪಾಪಡಖಾರ ' ಪಪ್ಪಡಕುರ ' ನೋ. ಪಾೂಪರ್‌ಚೀಟಿ (ನಾ).ದಿವಾಳಿ ; ಪಾಪರು : ಪಠುಪರ*ಚೀಟಿ ತೆಗೆದ:ಕೊಂಡಿದ್ದ 
ಪಾಪಡಿ, " ಪಾಪಟ್ಟೆ ' ನೋ. ಒಬ್ಬ ಸುಲಗಾರನನ್ನು ದೋಷಾರೋಪಣೆಯಿಂದ ತಪ್ಪಿಸಿದ್ದಯ್ತು (ಫುನರು. 
ಪಾಪಡ್ಯಿ ' ಪುಪಟ್ಕೆ ' ನೋ. ೨೪೨). ಗ[ಪಾಪಲ* (ಎವುಪಶು) -- ಚೀಟ್ಮಿ («ಎ ಚೀಟ್ಯು)) 
ಪಾಪಡಿ, (ನಾ). (ಉಕ) ಹಳದಿ ರೇಷ್ಮೆಯಲ್ಲಿ ಒಂದು ಪ್ರಕಾರ : |38|ಪಾಪರತ (ನಾ). ದುರಾಚಾರದಲ್ಲಿ ಆಸಕ್ತಿಯುಳ್ಳವನು : ಪಾಣ್ಬಂ ಖಳ 
೧೯, ಪಾಪಡಿ ೨೦, ವತಾನಚುಂಗ , , . ೪೩, ಕುಬೀನೆ ಇದರ ಹೊರ್ತು ಪ್ರೀತಿ ಪಾಪರತಂ ಶಾನವರೋಹಿಯೆು ಪ್ಪ ದಶೆಯೊಳ್‌ ವಿಶ್ವಂಭರಾಪುತ್ರನಾ 
ಮತ್ತೂ ರೇಶ್ಮಿಯಲ್ಲಿ ಬಹಳ ಜಾತಿಗಳುಂಟು (ಮುಂಣನ್ಕಾ ೦೦೪ ). (ತಾತ. €-33). ([ಪಾಪ್ಮತರತ) 
(ಮರಾ. ಪಾಪಡಿ:] ಪಾಪರಹಿತ (ನಾ). ೧. ಪಾಪವಿಲ್ಲದುದು ; ದೋಷಮುಕ್ತವಾದುದು : 
ಪಾಪಣ್ಣಿ (ನಾ). ಮಕ್ಕಳನ್ನು ಪ್ರೀಶಿಯಿಂದ ಕರೆಯ:ಮಗ ಅಥವಾ ಪಾಪರಹಿತಂಗಳುರುಸುಖರೂಪಂಗಳಿನಿಪ್ಪ ನೇಕವಿಧಕೇಳಿಗಿಂದಾ ವುಣ್ಮ 
ನಿರ್ದೇಶಿಸವಾಗ ಉಪಯೋಗಿಸುವ ಒಂದು ಮಾತು.: ಪಾಪಣ್ಣಿ| ೫ ದಂಪತಿಗೆ ನಿಮಿಷೋಪಸುಮೆನೆ ಪೋಯ್ತುನೇಕವತ್ಸರನಿಕರಂ (ತಂದ್ರು. 
ಸ್ಕೂಲಿಗೆ ಹೋಗಲು ಹಟ ಮಾಡಲಿಲ್ಲ (ಕೂತಿ). "ಪಾಪಚ್ಚಿ' ಹೋ. 90-009), ೨. ಪಾಪದಿಂದ ದೂರವಾದವನು : ದುಷ್ಕರ್ಮದಿಂದ 
[ಪಾಪ್ಕ (ಪಾಪೆ) + ಅಣರ್ಣ್ಯಿ) ದೂರವಾದವನು : ಆ ಪರಸುಕಾರುಣಿಕಗೆಆಗಿಯೆ ಪಾಪರಹಿತನು ಮಾಡಿ 
ಪಾಪನಾಯಕಿಹೊನ್ನು (ನಾ). ಒಂದು ಬಗೆಯ ಬಂಗಾರದ ನಾಣ್ಯ : ದನು ವಿನೆಯದಲಿ ಬಿನ್ನಪ (ಏಠಾಗ- ೦೦-೩೨-೩೩). [ಪಾಪ 4 ರಹಿತ) 
ದುರ್ಗವು ಕೈವಶವಾದ ಮೇಲೆ ಈ ದೊರೆಯ ಬೊಕ್ಕಸದಲ್ಲಿದ್ದು ಹಗೆಗಳ ಪಾಪರು, ಪಾಪರ್‌ (ನಾ). ದಿವಾಳಿಯಾದವನು ; ನಿರ್ಗತಿಕ : 'ಜನತಾ` 
ಕೆಗೆ ಸಿಕ್ಕಿದ ನಾಣ್ಯಗಳ ವಿವರ. .. ೧ಿಗಬರು .... ೧ ಪಪ್ಪ ಎಂಬ ಆಧುನಿಕಯುಗದ ಈ ಹೆಸರು ಪ್ರಜಾಪ್ರಭುತ್ವದ ಪಾಪರು ಅಥವಾ 
ನಾಯಕಿಹೊನ್ನು (ಕತ್ರಶಾ. ೦೦೪. ([? * ಹೊನ್ನು (ಎಪೊನ್‌)] ಅರ್ಧಪಾಪರುಗಳಾದ ಯಾತ್ರಿಕರನ್ನು ಸಾಗಿಸುವಂಥ ಬ-ಡಿಯುದು (665.0); 
ಪಾಪನಾಶನ (ನು). ೧. ಪಾಪದ ನಿವಾರಣೆ; ದ:ಷ್ಯರ್ಮದ ನಾಶ. ಎಲ್ಲಾ ಹೋಯಿತು. ಪಾಪರಾದೆ (0೦೫. 09) - ಪಾಪರ್‌: ವಾಪರ್‌ಆಗಿ 
ಪಿ. ಪಾಪವನ್ನು ನಾಶ ಮಾಡ, ವವನು; ದ.ಷ್ಟರ್ಮವನ್ನು ಅಪ್ತೀಲು ಮಾಡಲಿಕ್ಕೆ ಅಪ್ಪಣೆಗೋಸ್ಕರ ಮೂನತ್ತುದಿವಸಗಳು (ಗ್ರಾಕಿಳ- 
ಹೋಗಲಾಡಿಸಂವವನು : ಗೌರಿಸಹಿತಂ ಮಂಂದೆ ನಿಂದು ಮಹೇಶ 948); ಕೋರ್ಟಿಗೆ ಹೋದವರು , . . ಆಸ್ತಿಪಾಸ್ತಿ ಎಲ್ಲಎಸ್ನು ವರರ 
ನೀಶನು ಪಂಪನಾಶನನು [ಶಾಕಾಂ- ಪುಶಧರಕರನು] . . . ಮೆಚ್ಚಿ 80 ಪಾಲುಎತಾಡಿ ಪಾಪರ್‌ ಆಗ್ತಾರೆ (ನಮ್ಮ: ೪9); ನೀವೂ ನಮ್ಮ ಹಾಗೆ 
ತಾನೊಲಿದು (ಸಥ. ೨೬೩೨೨೬); ಪಾಪಕರ್ತನು ನಾನು ಪಂಪನಾಶನ ಬೇಗ `ಪಾಪರ೦'' ಆಗ್ತೀರಿ (ನನ್ಮೂ6- 6೬). 
ನೀನೆ (ಶ್ರಂ0ರ, 9-0-0). [ಸೆಂ.] ಪಾಸರು ಮಾಡು ಎ ನಿರ್ಗತಿಕನನ್ನಾಗಿ ಮಾಡು; ದಿವಾಳಿಯಾಗು 
ಪಾಪಪದಾರ್ಥ (ನು). [ಜೈನ] ಜೀವ, ಅಜೀವ, ಪುಣ್ಯ, ಪಾಪ, ವಂತೆ ಮಾಡು: ಎಷ್ಟೋ ಜನ ಒಬ್ಬರ ಮೇಲೊಬ್ಬರನ್ನು ಕಡಹ 
ಆಸ್ತ್ರವ, ಸಂವರ, ನಿರ್ಜರ, ಬಂಧ ಮತ್ತು ಮೋಕ್ಷ ಎಂಬ ಅ-ರನ್ನು ಪಾಪರು ವಾಡಿ ತಾವೂ ಹಾಳಾಗುತ್ತಾರೆ (ಹುಟ್ಮಹ. ೦೮೭). 
ಒಂಬತ ವಿಧವಾದ ಪದಾರ್ಥಗಳಲ್ಲಿ ಒಂದು : ಜೀವಪದಾರ್ಥವಂ| 385 [ ೧೪೦. Pauper] 
ಜೀವಪದಾರ್ಥಂ ಮೋಕ್ಷಪದಾರ್ಥಂ ಆಸ್ರವಪದಾರ್ಥಂ ಸಂವರಪದಾರ್ಥಂ।| ([ಪಾಪರ್ಧಿ (ನಾ). ಬೇಟೆ; ಮೃಗಯಾವಿಹಾರ; “ಆಚ್ಛೋಟನಂ, ಮೃಗಯಾ, 
ಪುಣ್ಯಪದಾರ್ಥಂ ಪಾಪಪದಾರ್ಥಮೆಂಬ ನವಪದಾರ್ಧವಮುಮಂ ಮೃಗವ್ಯ[ಂ, ಪಾಪರ್ಧಿಃ, ಆಖೇಟಕಃ-ಈ ೫ ಬೇಂಟೆ” (ಜರಾಯು: 
. * ಕೈಕೊಂಡು (ಸುಳುವು. ೩-೩ 5). [ಪುಷ್ಯ -- ಪದಾರ್ಥ] ೩೦-೨60); ಶಬರನ ವರಾತಂ ಶ್ರೇಣಿಕಂ ಕೇಳ್ತು ಪಾಪರ್ಧಿಗರ್ತಿ6ನಂಗಿ 
ಪಾಪಪ್ರಜ್ಞೆ (ನಂ). ತುನು ಮಾಡಿದ ದುಷ್ಕರ್ಮದ ಅರಿವು, - ತಿಳಿ ಬೇಂಟೆಬಿನ್ನಣದ-:ರಂ ಕೂಡಿಕೊಂಡಟವ್ಮಮಂ ಪುಗುತಪ್ಪುದುಂ (ತೃಕ್ಕಾಸ್ತಿ, 
ವಳಿಕೆ : ಈ ಕರಾಳಸುವಿಗೆ ತಾವೂ ಕಾರಣರು ಎಂಬ ಪಾವಪ್ರಜ್ಞೆ| 40 ೩-೩೩ 5); ದ್ಯೂತ ಮದ್ಯ ಪಿಶಿತ ವೇಶ್ಮಾಪಾಪರ್ಧಿ ಚೌರ್ಯ ಪರದಾರ 
ವಾಸುದೇವನ ಪತ್ರದ ಕತೆ ಮಲ್ಲಿ ಬಿಡುಗಡೆ ಪಡೆಯುವ ಹನಣಿಕಿಯಲ್ಲಿತ್ತು ಮೆಂಬ ಸಪ್ತ ವ್ಯಸನಮಂ ನಿರಾಕರಿಸಿಯುಂ (ತ್ರಿಫುವಿ- ೦೯-೬೩ ನ). 
(ಮೂರುರಾ, ೩೩6): ಮಗನಿಗೆ ತನ್ನ ವ್ಮವಹಃರದೆಲ್ಲ ಗೊತ್ತೂದೂಗ [<ಸೆಂ. ಪಾಪರ್ದ್ಮಿ] 
ಅಎಳು ಪಾಪಪ್ರಜ್ಞೆಯಿಂದ ನಿರ್ಬಲಳಂಗುತ್ತುಳೆ (ಹೂಸ. ೨೪೨). ಪಾಪವಿಘಾತಿ (ನಾ). ಪಾಪವನ್ನು ನಿವಾರಿನುವಿಕೆ; ಪಾಪವನ್ನು 
[ಪುಪ್ಠ + ಪ್ರಜ್ಞೆ ] ನಾಶಮಾಡುವಿಕೆ «ಕೇಳಿದನು ಜನಮೇಜಯಕ್ಷಿತಿಷಪಲಕನು ವರಸರ್ವ 


ಪಾಪಭೀತಿ (ನಾ). ಪಾಪಣೆ ಅಂಜಿಕೆ: ಪುಂರ್ಥನು ಪಾುಪಭೀಶಿಯಿಂದ| (6 ಯಜ್ಞಸ್ಮೂ ಲಪಾಪವಿಘಾತಿಗೋಸುಗವೀ ವುಂಹಾಕಥೆಯ (ಕುವ್ಮಾಳ - ೨-೪). 
ವಿಹ್ವಲನಾಗಿದಿನೆ (ಭಾರ. 0೦೩). ( ಪುಪ್ಯ - ಭೀಕಿ] [ ಪಾಪ್ಮ + ವಿಘಾತಿ ) 


ಪಾಹವಿನಾಶ 


ಪಾಪವಿನಾಶ (ನಾ). ಪಾಪವನ್ನು ನಾಶಮಾಡುವವನು ; ದುಷ್ಕರ್ಮ 
ವನ್ನು ಹೋಗಲಾಡಿಸುವವನು : ಜಯಜಯ ನಂದನಂದ ಪರಮೇಶ್ವರ 
ಪಾಪವಿನುಶ " ಲೋಕವಿಸ್ಮಯಕರ ಶಂಭು ಶಂಕರ (60ಫ್ರ. ೦೦-೨೨); 
ದುಶರಧಿ ವೈಕ೨ಂಠನಗರನಿವೇಶ ತ್ರೈಜಗದೀಶ ಪಾಪವಿನಾಶ (ಆಂಸಾ. ೦೦). 
[ಪೋಷ್ಯ 4 ವಿನಾಶ] 
ಪಾಪಶಂಕಿ (ನಾ). ಅನಿಷ್ಟವಾಗುವುದೆಂಬ ಸಂದೇಹವುಳ್ಳುದು : ಅತಿ 
ಸ್ನೇಹವು ಪಂಪಶಂಕಿಯಾವದ್ದು (ಕಾಕುಂತ. ೩6-3). [ಸಂ. ಪಾಪಶ:ಕಿನ್‌] 
ಪಾಪಸತ್ವ (ನಂ). ದುಷ್ಟಪ್ರಾಣಿ; ಕೆಟ್ಟ ಜೀವಿ: ನಾಲ್ಕನೆಯ ತುಳ 
ಧರಂ ಪುಟ್ಟಿ ಪಾಪಸತ್ವಂಗಳ್‌ ಕುಡೆ ಲಕುಟಯಷ್ಟ್ಟ್ಯಾದಿ ರಕ್ಷಾವಿಧಿಯನುಪ 
ದೇಶಂಗೆಯ್ದಾತಂ ಕ್ಷೇಮಂಧರನೆಂಬ ಪೆಸರಂ ಪಡೆದಂ (ಆರಿಫೆ. ೬-೩೬ರ), 
[ಪುಷ್ಯ ಸತ್ವ) 
ಪಾಪಹರ (ಗು). ೧. ಪಾಪವನ್ನು ನಾಶಮಾಡುವ ; ದುಷ್ಕರ್ಮವನ್ನು 
ಹೋಗಲಾಡಿಸುವ : ಪೂಪಹರಮೂರ್ತಿ . . . ತಿಪಸಸುತನೆನ್ನನಂದು 
ಭೋಂಕೆನೆ ಕಂಡ೨ (ರಕಕು. 9-೬೪). (ನಾ). ೨. ಪಾಪವನ್ನು 
ನಾಶಮಾಡುವವನು : ಪುಪಹ೨ಂ ಪ್ರತಾಶಿತವೃಷಂ ವೃಷಧ್ವಜಂ. .. 
ಉಪಶ್ರಿತಭವ್ಮಜನಂಭಿನಂದನಂ (6೦ಪು. ೦-೪೦): ಆಹವಿುಂದ್ರರಧಿಕ 
ಭಕ್ತಿಯಿ:ನಹರ್ನಿಶಂ ತಮ್ಮ ನೆಲೆಗಳಿಂ ತಳರವೆ ಪುಪಹರಂಗೆಅಗುವರೆನಿಸಿದ 
ಮಹಿಮೆಯೆ ಪಚಿ*ಗಟಚಿದ ಪರವುಕೋಟಿಯೊಳಿರ್ಪರ್‌ (ಶಾಂತಿಪು. ೯-೧೨೪): 
[ಸಂ.] 
ಪಾಪಹೃತ್ತು (ಗು). ಪಾಪವನ್ನು ಪರಿಹಾರ ಮಾಡುವ ; ಪಾಪವನ್ನು 
ಹೋಗಲಾಡಿಸುವ : ಶ್ರೀದೇವೇಂದ್ರಮಂನೀಂದ್ರವೇದಿತಗುಣವ್ರಾತಂ 
.- ಪಾಪಹೃತ್‌ಪುಂದಾಬ್ಮಂ ದಯೆಗೆಯ್ವುನಕ್ಕೆ ಮಗೆ ಮಂಕ್ರಿಶ್ರೀಸುಖಾ 
ವಂಪ್ತಿಯ (60ಫ. 0-0). (ಸಂ. ಪುಪಹೃತ) 
ಪಾಪಾಂತಕ (ಗು). ಪಾಪವನ್ನು ನಾಶಮಾಡುವ: ಆ ಪರಮಧರೆ 
ಯೊಳಾಶ್ರಿತಪಾಪಂಂತಕಪುಣ್ಯತೀರ್ಥಪಂನಕಜನಸಂತಾಪ-:ನಳಿವತಿ ಶುಭಕರ 
ದಾಪಗೆಗಳ್‌ ಮಹಿಮೆಯಿಂದೆ ಪರಿರಂಜಿರ್ಕುಂ (ಹಮ್ಮಾರೆ. ೦-೩೪). 
(ಪಾಷ್ಯ + ಅಂತಕ] 
ಪಾಪಾತ್ಮ (ನಾ). ದುಷ್ಟ ; ಪಾಪಿ : ಪಾಪಾತ್ಮ ನಾನಲ್ಲ ಪಾಪವೆನಗಿನಿತಿಲ್ಲ 
(ಕನಳ. 090 ಶಂ); ಪಿಎಪಂತ್ಮನ್ನ ಪರವರಾತ್ಮ ತಿಳಿಯನೆ ? 
[ಸಂ. ಪಾಪಾತ್ಮನ್‌) 
ಪಾಹಾಲೋಕನ (ನಾ). [ಜ್ಯೋತಿ] ಅಶುಭಗ್ರಹಗಳ ದೃಷ್ಟಿ; 
ದುಷ್ಪಗ್ರಹಗಳ ನೋಟ : ಪುಪಗ್ರಹವುುದಯದೊಳಿರೆ ಪೂಪೇ 
ಕ್ಷಣವಜಗೆ ತಜಿಟಿಯಕ್ಕುಂ ಲಗ್ಗ೧ ಚಾಪ ವ.ಷಮೇಷನಾಗಿರೆ ಪುಪಂಲೋಕ 
ನದೆ ಎಕೃತದಂತನೆನಿಕ್ಕುಂ (888. ೨೦-೨೦. [ಪಾಪ * ಆಲೋಕನ) 
ಪಾಪಾವಹ (ನಾ). ಪಾಪದಿಂದ ಕೂಡಿದವನು ; ಪಾಪಿಷ್ಮ ; ಪಾಪಿ: 
ಖರರುಜ್ನಂದನಂ . . . ತ್ರಿಕೋಣಸ್ಮನನಗಿರೆ ಪ:ಪಾವ (ಕಾಕಾ. ಪಾಪ. ಪ) 
ಹನಕ್ಕುಂ (ಕತತ. ೧6-೧೪). (ಪೂಪ್ಮ+ ೮: ಹ) 
ಪಾಪಾಸಕಳ್ಳಿ "ಪಾಪಾಸುಕಳ್ಳಿ' ನೋ. 
ಪಾಪಾಸು "ಪಾಪೋಸು” ನೋ. 
ಪಾಪಾಸುಕಳ್ಳಿ, ಪಾಪಾಸಕಳ್ಳಿ (ನಾ). ಕಳ್ಳಿಯ ಜಾತಿಗೆ ಸೇರಿದ ಒ:ದು 
ಬಗೆಯ ಮುಳ್ಳಿನ ಸನ್ಯ: ಡಬ್ಬುಗಳ್ಳಿ (ಉಕ): ಹಳ್ಳಿಯ ಸುತ್ತ -- 
ಪೂವಿ:ಸುಎಳ್ಳಿಯ ಬೇಲಿಯೂ ಇದೆಕುಲನು. ೨೩); ಬೆ ಹಸುವಿನ ಕೊರಳಿಗೂ 
ಹೊಟ್ಟೆಗೂ ಹುಡುಗರು ಬೇಕಾದಷ್ಟು ಪಾಖಾಸುಕಳ್ಳಿ ಹಣ್ಣಿನ ರಸವನ್ನು 
ಸಎರಿದರು (ಕಳಹು. 80). ಪಾಪಾಸಕಳ್ಳಿ ; ಐಂಪಾಸಕಳ್ಳಿ ಬೇರು 
ಗಜ್ಜುಗದ ಬೇರು ಇವನ್ನು ಪ್ರತ್ಯೇಕ ೧೦ ಪಲ ತೆಗೆದುಕೊ:ಡು ಸಣ್ಣಗೆ 
[ಪಾಪೂಸು ( ಎಪಾಪೋಸು) ಕಳ] 


(ಗಾರೆ). 


ಕತ್ತರಿಸಿ (ಸಳನ್ನಿ. 990 ಶಂ) 


೫೫೧೭ 


ಪಾಪೆ 


ಪಾಪಾಸ್ರವ (ನಾ). (ಜೈನ] ಜೀವನಲ್ಲಿ ಹರಿದು ಬರುವ ಪಾಪಕರ್ಮ 
ಗಳು: ಆಸ್ರವಮೆರಡುತೆಅ) ಪುಣ್ಕುಸ್ತವಮೊಂದದಅ ವೈಷರೀತ್ಮಭೆವಂ 
ಪೂವಾಸ್ರವಮಂತವಣೊಳ ಪುಣ್ಮಾಸ್ರವವಸ್ತುಸ್ಟರೂಪಮಕ್ಕುಂ ತ್ರಿಎಧಂ 
(890ಕಿಫ್ರು, ೦೨-೪). [ಪಾಪ 1 ಆಸ್ರವ) 

* |ಪಾಪಿ (ಗು). ೧. ಕೆಟ್ಟ; ದುಷ್ಟ. (ನಾ). ೨. ಪಾಪ ಮಾಡಿದವನು; 
ಕೆಟ್ಟ ಕೆಲಸವನ್ನು ಮಾಡಿದವನು ; ಪಾಪಿಷ್ಮ: “ಖಳನುಗ್ರಂ ಪಾಪ 
ಮಷ್ಟಾತ್ಮಕ(ನವನೆ) ಶಠಂ ದುರ್ಜನಂ ತಾನನಾರ್ಯಂ” (ಶಸ್ತುಕೋ. 
೦೨-೦೦), ಕಿಲ್‌ದಾನು೨ ಬೇಗಮಿರ್ದಲ್ಲಿ ಕಾರ್ಯವ್ಯ್ಮಗ್ರಪುಪಿ [ಕಾ 9ಂ- 
ವಾಸಿ] ಪುಶುಶ್ರಿತರೆಲ್ಲರುಂ ಕೇಳಲೆಂದು ಮಹೀಭುಜನಿಂತೆಂದಂ (ತಂಶಣ. 
೦೩-6 5); ಪೂಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್‌ಪಾತ್ರಕ್ಕೆ ಸಲ್ಲ 
ದಯ್ಮಾ (045. 334): ಆಟಮಟಿಸಿ ಪರವಧುವ ತಂದುತ್ಕಟದ 
ಪೂಪಿಗೆ.: ಹೇಸಿ ವನವಧು ಚಿಟುಕ ವುುರಿದಪಳ* (ಕರಣ. 8-9-00) ; 
ಪೂಪಿ ಸಮುದ್ರಕ್ಕೆ ಹೋದರೂ ಮೊಳಕುಲುದ್ದ ನೀರು (ಗಾಂ). 

ಪಾಷಿಕೂಸು, ಪಾಪಿಯ ಕೂಸು - ಶ್ರೀಶೈಲದಲ್ಲಿ ಕೆಲವರ ಕಣ್ಣಿಗೆ 
ಬೀಳುವುದೆಂದು ನಂಬಲಾದ `ಒಂದು ಮಗು ; Pp ಇದು ಎತ್ತಿ 
ಕೊಂಡವರನ್ನೇ ನಾಶಮಾಡುವುದೆಂದು ಹೇಳಂತ್ತಾರೆ: ಕೂಸೆಂದು 
ಮುಟ್ಟಲು ಹೋದ ಏಸೊಂದು ಜನಗಳು ಆಸು ನೀಗಿ ತುತ್ತಾಗಿ ಹೋದರು 
ಪಾಷಿಣೂಸು ವಿಶಾಲರೂಪು ತಾಳಿ ನುಂಗುತಿರೆ (ಸಿಕ್ಕಥಿ, ೬-೩೦) ; ಪಾಪಿಯ 
ಕೂಸನೆಶ್ತಿದಂತೆ ಕೂಡಲಸಂಗಮದೇವರ ಭಕ್ತಿ ಅಳಿಮನದವರಿಗೆ ಅಳವಡ 
ದಯಾ (ಬಸನ. ೬೬೬); ಬಾಬಾಯೆಂದು ಪಾಪಿಯ ಕೂಸನೆತ್ತಿಕೊಳ್ವಂತಟುವೆ 
ಕೂಸನೆತ್ತಿಕೊಂಡು (ಆರ್ಥಶೇ. ೩-೩೦ ವ); ಧರಿಸಿ ಪಾಪಿಯ ಕೂಸ (023. 
006೨5೩). [ಸೆಂ. ಪಾಪಿನ*) 

ಪಾಪಿಯಸಿ (ನಾ). ಕೆಟ್ಟವಳು; ದುಷ್ಟೆ; ಪಾಪಿಷ್ಠೆ : ನಾನೆಂಥ ಪಾಪಿ 
ಯಸಿ ?__ ಎಂದು ತನ್ನನ್ನು ತಾನೇ ಹಳಿದುಕೊಂಡಳು (8ಕೂಣ. ೦೨), 

[ ಆ ಸಂ. ಪಾಪೀಯಸೀ) 

ಪಾಪಿಷ್ಠ (ನಾ). ಹಾ ಪಾಪಾತ್ಮ : ಲೋಕಂ ವೊಗಳಲಿದಜಳದ ಹೋಗದ 
ಸಹ್ಮಭಾವನೆಯಿಂದವಂದಿರು ಮತ್ತೆಯೂಂ ಪಾಪಿಷ್ಕರಾಗಿರ್ದು (ತತ್ಯ. 
೬೦-೨೦); ಆ ಸೂರ್ಯನು ಹ್ಯಾಗೆ ಪಾಪಿಷ್ಠನಾದನೋ ಪುನಃ ಯಾವ 
ವ್ರಪಾಯದಿಂದ ಪರಿಶುದ್ಧನಾದನೋ (ಅಳೇರೂ. ೨). [ಸ6.) 

30 |ಪಾಪಿಷ್ಠೆ (ನಾ). ದುಷ್ಟೆ : ಪಾಪಿ: ನಿಮ್ಮುಡಿಗಳ ವಕ್ಷೆಸಳೆನಂ ವಿದಾರಿಸಿ 
ರಲ್ಷಪಾನಮಂ ಮಾಟಕ್ಕಿನೆಂಬ ದೋಹಳವೆನಗೆ ಪೂಪಿಷ್ಮೆಗೆ ಪುಟ್ಟಿರ್ಪದು 
(ಫ್ರಕಾ ಸ್ರ. 4-6೬೮); ನಿಮ್ಮಿಬ್ಬರಲ್ಲಾರೋ ಒಬ್ಬಳು ಆ ಪಾಪಿಷ್ಠೆಯಾಗಿರ 
ಬೇಕು' (ರೇನ್‌, ೦೪೬): (ಸೆಂ. ಪಾಪಿಷ್ಠ್ಕಾ) 

ಪಾಪು, ಪಾಂಪು (ನಾ). (ಕರಾ) ಸೇತುವೆ; ಪೂಲು ; ಸಂಕ: ಅಬ್ಬಿಯ 
ನೀರು, ಕಳೆದ: ಎರ್ಷದ ಪೂಪನ್ನು ಕೊಚ್ಚಿಕೊಂಡು ಹೋಗಿದೆ (೪೨.೬೨). 
ಪಾಂಪು: ಅಶ್ವತ್ಮಪುರಕ್ಕೆ ಈ ಪಾಂಪಿನ ಮೇಲಿಂದಲ್ಲದೆ ಬೇರೆ ಕಡೆ 
ಯಿಂದ ಹೋಗಲು . . . ಅಸಾಧ್ಯವೇ ಆಗಿತ್ತು (ಕರಾನ, ೫3): 

( ತುಳು. ಪುಪು) 

ಪಾಪೆ. ಪಾಪ್ಮ. ಹಾಹೆ, (ನಾ). ೧. ಗೊಂಬೆ; ಪುತ್ತಳಿ; ವಿಗ್ರಹ; 
ಪುಡುಕೆಯಂ ತೆಟೌದು ನೋಟ್ಟನನ್ನೆಗಮುದಲ್‌.ಳಗಿರ್ದ ಇಂದ್ರಜಾಲಿಗರ 
ಪಾವೆಗಳುಂ ಸೀರೆಗಳುಂ ರುಣಂಬಮಂ ಕೊಂಡು (ರಡ್ಮಾರಾ, 

ಪಳುಕಿನ ಪಾಪೆಯನವುರ್ದಿಂ ತೊಳೆದಂತೊಮ್ಮ್ಕೊಟದ 

ದಿವ್ಕವಪು ಮಣಿ ಸನುಯಕುಂಡಲಮಕುಟಕಟಕಭೂಷಣವಿಲಾಸದಿಂದೇಂ 
ಎಲಂಸಮಂ ತಾಳ್ದಿದುದೋ (608. ೬-೩) ; ಕದನದೊಳಾರ್ದು 
ಸಾರ್ದಿಸೆ ಮಹಾರಥರಚ್ಚು ಸಿಡಿಲ್ಲು ದು.-- ಪಾಪೆ ರೂಷಗೆಟ್ಟುದು 
ನೊಗನೋರೆಮೋಯ್ತು (ಕಣರ. ೧೩-೬೪); ಲೋಗರ . - - ತಿಟ್ಟಿವಟ್ಟ 


15 


My 
ಲಾ 


36 


0೯-೦೦); 


ಜುಪೆಯೆನೆ ಮೂಗುವಟ್ಟಿರ್ಪರ್‌ (ಉರಪಿಕ್ಕ. ೦೦-೦೪). 
ಗೊಂಬೆ ; ಕನೀನಿಕೆ; ಕಣ್ಣು ಗುಡ್ಡೆ ; ಸುಭದ್ರೆಯ , ರೂಪು ಕಣ್ಣ 

ಪುವೆಯಂತೆ ತಣಸ್ಕಿಳೆ ತೊಟರೆ (ಕಶ. 9-೬೪ 5); ಮೋಹಲತಾ! 

ಪರಿವೃದ್ಧಿಗೀಗಳೀ ಸುರಿವುವೆ ಕಣ್ಣ ಪಾವೆಯೆನೆ ಪೊಣ್ಮಿದುವುತ್ಸ ವಬಷ್ಟ 

ವಾರಿಗಳ್‌ (ಮುಳ. ಅಡಿದಳಂ ಸುಟ್ಟ ಮುಣ್ಣಕ್ಸಿಡೆಯಾಗೆ! $ 
ಪೂವೆ ಕಪ್ಪಡರೆ . . ಬೆಳ್ತು ವಿಡಿಯಲುಮುಭಕ್ಷಭಕ್ಷಣನೆನಿಪನು 

(8ನರ. 00-0೬); 'ಎನ್ನ ಮನದಲಿ ನೀನು ನಿನ್ನ ಮನದಲಿ ನಾನು 
ಎಮ್ಮ ಕಣ್‌ ಪಾಪೆಯೊಳು ನಾವು ನಾವುಗಳು (0೬೧. 
೩. ಗೊಂಬೆಗಳಿಂದ ಕೂಡಿದ ಬಿರುದಿನ ಪೆಂಡೆಯ : (೪). ಪಾಪ: 
ಪಿ. "ಕಾಶಿಬಿಂದು' . . . ಇದರ ಮಧ್ಯೆ ಗುಂಡಾದ ರಂಧ್ರವಿರುತ್ತದೆ. 
ಇದಕ್ಕೆ "ಪಾಪ ಎಂದು ಹೆಸರು. . . ಈ ಉಶಿಬಿಂದುಎನ ಮೇಲೆ ಬೆಳಕು 
ಬಿದ್ದರೆ ಪಾಪವು ಸಂಕುಚಿತವಾಗುತ್ತದೆ (8ಕ್ಕುದ್ಮ. 008). ೪. ಮಗು; 
ಕೂಸು : ಅವರೆ ಪಾಪ ಒಂದೇ ಸಮನೆ ಅಳುತ್ತಿತ್ತು (ಕಂ). ಹಾಹೆ: 
೧. ಕರುಣದ ಹಾಹೆಯಂತೆ ದೈನ್ಯದ ಸೀಮೆಯಂತೆ ಭೋಗದ 
ವಿಯೋಗಿಯೆನಿಸಿರ್ದ ತರುಣಿಯರ ವಿರಹಾಶಿಶಯಮಂ ಗಿರಿರಾಜಂ ಕರುಣಿಸಿ 
ನೋಡಿ (೧೦. 9-006 5); ಶಾಳವಟ್ಟದೊಳ್‌ ಮೂಡಿದ ಹಾಹೆಯಂತೆಬಲೆ 
(ಅಶಂಥಿ. ೦೨೬೪): ನೀನಂಡಿಸುವ ಹಾಹೆಯಾನು 
ಹಳಚುವುವು ಹುಹೆಗಳು ಸೂತ್ರ-ನೆಲುಗಿದೊಡೆ ತತ್ಪುಣ್ಳ್ಯಪಂಪಾವಳಿಗಳೂ 
ಹಾಹೆಗಳಿಗುಂಟೇ ಸೂತ್ರಧರನಿರಲು (ಳುರ್ಶಾಉು, ೪-೭೨). ೨. ನೇತ್ರ | 
ಹಾಹೆಗೆ ವಶ್ವರೂಪೆಜ್‌ವ ಬಲುಹುಂಟೆ (೭. 
ತೊಡದ ರೆವಯವೊಲು . 
ನಾಹ-ರಂಗಮಧ್ಯ್ಮದಲಿ 


೨. ಕಣ್ಣಿನ 
ದ | 


9-66); 
- ಧನಿಕ 


೪0-00) 


10 


(ಕದಾ, ೦-೩) : 


೪0-08) ;: ರಾಹು! 
. . ದಿಟ್ಟಿಸಿದ ಕಂಗಳ ಹಾಹೆಯವೊಲೆಸೆದಿರ್ದ; 
(4ರ. 9-9-43). ೩, “ತೊಡರೆಂದೊಡಕ್ಕು | 
ಬಿರುದಿನ ಹಾಹೆ” (ಕರ ಮಂ. 3); ಕಾಲ ಪೊಂದೊಡರ ದೈ 'ತ್ಯೆರ| 
ಹಾಹೆಗಳೊಪ್ಪೆ ವೇಣುಎಂ ತುತ್ತ್ತಿರುನಿಸ್ವನಂ ನೆಗಬಕ ಗೋವಳರಾಯನ: 
ಲೀಲೆ ರಂಜಕುಂ (sno. ೩-೪೩) ; 
ಕಾಲಿಂಗಿಟ್ಟು ಹೊಜವಂಟ (8380. ೦೦-೩೨) ; ರಾಜರಾಜರ ಧುರದೊಳಗೆ 
ಗೆದ್ದವರ ಹೆಸರಿನ ಹಲವು ಹುಹೆಗಳ ಬಿರುದುಗಳ ಖಡೆಯವನು ಕಾಲಲಿ 
ಧರಿಸಿದನು (ತೊರರಾ. ೩೨೨೦-೦೩). ೫. ರೂಪ; ಆಕಾರ; ಮಾಟ 
ಜಗವೆಲ್ಲವ ನಿನ್ನ ಹಾಹೆ ಉತ್ಪೃತ್ಕ ಸ್ಮಿತಿಲಯವೆಲ್ಲವೂ ನಿನ್ನ ಹಾಹೆ' 
ಕ್ರಿ ನಿಃಕ್ರಿ ಎಂಬುದೆಲ್ಲವು ನಿನ್ನ ಹಾಹೆ (ಕಳವ. ೦೦೩-೪೪೫) ; 
ಬೊಂಬೆಯ ಹಾಹೆ ಎಲ್ಲಕ್ಕೆ ಆತ್ಮನಿಂದ ಚೇತನಿಸಿ ನಡೆವುತ್ತಿವೆ (ಕುರೇನ.. 
೨೬೬-೩೦). ಓ. (ಆಲಂ) ನೋಟ; ದೃಷ್ಟಿ: ಆತ್ಮಂಗೆ ಕಾಯವೆ ರೂಪು] 
ಆ ಕಾಯಕ್ಕೆ ಆತ್ಮನೆ ಹಾಹೆ ಆ ಹಾಹೆಗೆ ಅಜ್‌ವೆ ಬೀಜ ಆ ಬೀಜಕ್ಕೆ ಗೋಪತಶಿ 
ನಾಥ ವಿಶ್ವೇಶ್ವರ ಲಿಂಗವೆ ನಿರ್ವೀಜ (88:0. ೬-೩೦): ಕಚ್ಚಿದರೆ ವಿಷವೇಜ? | 
ತಲ್ಲದೆ ವಿಷಕ್ಕೆ ಹಾಹೆಯಿಲ್ಲ. . - ಹಾವಿದ್ದಂತೆ ವಿಷವ ಕೊಲಬಹುದೆ|,, 
(ಸಗರೊ. ಕ. ೩೬೬೭-೩೬). ಟು 

ಹಾಹೆಯ ಕಟ್ಟು - ಕೇಡಿನ ಗಿ ಗಿ | ಗೂಂಬೆಗಳಿರುವ ಯಂತ್ರ! 
ವನ್ನು ಕಟ್ಟು : ರತಿಗೆ ಹಾಹೆಯ ೀಟ್ರವಳು ತನ್ನತಿಶಯದ ಚೆಲುವಿನಲಿ 
ಯೆ:ನಿಸಿದ ಸುತೆಯನಾ ವಿಭು ತಾಂ ಸ್ವಯಂವರವಿಧಿಯಲೀಯಲಿಕೆ (ಸಾಳೃರಾ, 
೨-೪). ಹಾಹೆಯ ತೊಡರು - ಸಣ್ಣ ನಣ್ಣ ಬೊಂಬೆಗಳಿಂದ ಕೂಡಿದ |(0 
ಕಾಲಿನ ಆಭರಣ ; ಬಿರುದಿನ ಪೆಂಡೆಯ : ನಕ್ಷತ್ರಕುಲವಿಟ್ಟಣಿಪ ಮುಡಿ 
ಹೂವನಿಟ್ಟು ಚರಣದೊಳಗಳವಟ್ಟ ಹಾಹೆಯ ತೊಡರನಿಟ್ಟ ವೀರೇಶ್ವರನ 
ಚರಣಾಂಬುಜಕ್ಕೆ ಶರಣು (ಅಶಿಶಂ. ೦6-೧೮) : ಹಾಹೆಯ ತೊಡರ ಭಂಡರು 


ಕೆಲರು ಕೆಲರು: ಕುಲಕ್ರತಾಗತದ ಗಡಬಡೆಯ ಭಂಡರ: (ಕುಳ. ೧೩-೫). 
(ದೇ.॥ ತಮಿ. ಪಾಪ್ಪಾ, ಪಾವೈ; ಮಲ. ಪಾವ; ತುಳು. ಪಾವೈ 
ತೆಲು. ಪಾಪ) 


೫೫೧೮ 


ಪಾಪ್ತಳಿ "ಪೊಪ್ಪಳ್ಳಿ` 
ಅದುರರ ತೊಡರ ಹಾಹೆಯನೆಡದ 25 |ಪಾಪ್ಮ ' (ನಾ). 


ಪಾಬ (ನಾ). (?) ; 


ಚಿತ್ರದ: $0 |ಪಾಭಸೆ (ನಾ). ಒಂದು ನ್ಮಳದ ಹೆಸರು: 


ಪಾಮರ, 


ಪಾಪೋಸು, ಪಾಪಾಸು, ಪಾಯಿಪೋಸು (ನಾ). ೧. ಕಾಲನ್ನು ಮುಚ್ಚು 
ವಂತಹುದು ; ಮೊಚೆ: ಪಾದರಕ್ಷೆ: ಪಾಪೋಸು ಹೋದುವಲ್ಲ ಸ್ವಾವಿಸ 
ಎನ್ನೆ (ಫ್ರರಂರ. 9-009 ಟಿ ಕಾಲ ಕುಪ್ಪಸ ಪಾಪೋಸು ಜೋಲುವ 
ಅವಿಕೆಯ ಮೊಲೆಕಟ್ಟುಗಳ ಚೆಲ್ವ ಸೂಳೆಯರ ದಿದರಾಗ (ಕಂನವಿ. ೦೦ ೪) : 


ಗೆಳೆಯರು . .. ತಮ್ಮ ಪಾಪೋಸುಗಳನ್ನು ಎಳೆಯುತ್ತ ಎನಿಂಂದೆ ಮುಂದೆ 
ನಡೆದರು (೪9. ೪0) : ಪಾದಕ್ಕೆ ತಕ್ಕ ಪಾಪೋಸು, ಪಾಪಕ್ಕೆ ತಕ್ಕ 
ಬ್ರೂ ಯಶ್ಚಿತ್ತ 


ಶ್ರ (ಗಾರ), ಪಾಪಾಸು: ೧. ವ್ಯಾಪಾರ ನಮಗಾಯಿತು , . . 
ರಮ ಖಿ: ಕಲಿ ಎಂಬೊ ಪಾಖಾಸು ಮೆಟ್ಟಿ ದುರಾತ್ಮರಾದವರ ಎದೆ ಮೇಲೆ 
ನಡೆವಂಥ ಶ60ರ. (೨-08-0) ; ಪಾಪಂಸು, ಎಕ್ಕಡ, ಛತ್ರಿ ಮುಂತಾದವು 
ಗಳನ್ನು. ಉಪಯೋಗಿಸಿದರೆ . . . ಕಾಲುಕಣ್ಣು ಗಳಲ್ಲಿ ಹುಟ್ಟುವ ಸಕಲ 
ರೋಗಗಳನ್ನೂ ಕೆಡಿಸುವುವು Gi ೩೩); ಒಂದುದೇಶದ ಜನರು ಪಾಖಾಸು 
ಹಾಕುವರು, ಇನ್ನೊಂದು ಕಡೆಯವರು ಬೂಟ್ಟುಗಳನ್ನು ಉಪಯೋಗಿಸು 
ವರು (ಬಾಂಪ್ರ. 1, ೪೬೦). ೨. ಎಕ್ಕಡದ ಆಕಾರದಲ್ಲಿರುವ ಮತ್ತು 
ಮುಳ್ಳು ಗಳಿಂದ ಕೂಡಿದ ಎಲೆಗಳುಳ್ಳ ಒಂದು ಬಗೆಯ ಸ್ಮ ಕ 
"ಪಾಪಾಸುಕಳ್ಳಿ? ಪರಾ. ಪಾಯಿಪೋಸು: ೧. ಈ ಶರೀರ ನಿನ್ನ ದಾಸರ 
ಪದಕೆ ಪಾಯಿಪೋಸು ಮಾಡಿದರೂ ಯಣಾ ಸಲ್ಲಿಸುವೇನೆ (ಮೋಕರೀ- ೨6-೨). 


ಪಾ 


(ಪಾರೆ. ಪಾಪೋಷ್‌ : ಹಿಂ. ಪಾಪೋಶ್‌, ಪಾಯಪೋಶ್‌ ; ಮರಾ. 
ಪಾಯ್‌ಪೋಶ್‌, ಪಾಯಷೋಸ್‌] 

ಪಾಪೌಘ (ನಾ). ದುಷ್ಕರ್ಮದ ರಾಶಿ.-ನಮೂಹ : ಕಲ್ಮಾಣದಾಯ 
ಕಾಹಲ್ಮೂಪನುತಿಪಾತ್ರ್ತ  ಕಲ್ಮಾಣಾಚಲಧನ್ವ ಪ್ರಮುಧತಾಲ್ಯತಿಪಾಪೌಘ 


ವಲ್ಕಲವಿತ್ರ ಧಾವಲ್ಮಾಂಗ (ಕೈಕತೇ, ೪-೦೦); ಪಾಪೌಘಪ್ರಬದ್ಧಂ ಮರಭರೆ 
ಗೆಲಡದೇಕಿರ್ಪನಾ ಗೆಲ್ವ ಪಾಂಗಂ ನಡೆ ನೋಳ್ಬೆ೦ (ನ್ಮತಂ. ೨6-004)- 
[ ಪಾಷ್ಮ * ಓಘ) 
ನೋ. 
ಪಾಪ: ದುಷ್ಕರ್ಮ ; 
- ಅಶುಭಂ, ಪಾಪಂ. ಪಾೂವ್ಮೂ, 
(ಸಂ. ಪಾಪ್ಮನ* ] 
ನದಾಯ ಪಾಬ ಕ 


ಪಾತಕ : “ವೃಜಿನಂ, 
ದುರಿತಂ. . ಪಾತಕಂ. ಈ ೧೪ ಪಾಪಂ” 
(ಹರಾಯು. ೦೦೩-೩). 


ಪ ತಟಾಕ 
[?) 

ಇನ್ನು ವಿಂಧ್ಮಾಟವೀವಿಕಟ 

ಪಾಭಸೆಯ ಕೋಟಿಯ: 


(?) 


ನಿಧಿನಿಕ್ಷೇಪ 
(ಎಳ. 3 (3). ಕೋಲಾರ. ೩೦೪-೦8; 17ನೆಯ ರತ). 


ಶಾಪೀತಟವುಂ 
ಮೊದಲಾಗೆ (ಎಳ, 11, 


ಬನವಾಸಿ ದೇಶವುಂ 


8೩೯-೦೦೦ ; 974). 


ಪಾಮ (ನಾ). ಒಂದು ಬಗೆಯ ಚರ್ಮರೋಗ ; ತುರಿಕೆ: “ಕಚ್ಚ 
ನಾಮು-2ಜಗೆ ಪಾಮಂ " (ಮ್ತುಳೋ. ೬೩-೩೩) ; "ವಾಮಂ ಖಸಂ 
ಖತ್ಸುವೆನೆ ಕೆರಳಿನಿಕ್ಕುಂ ' (ತುಂಗ. ೦೦೩-೦)- ( ಸಂ. ಪಾಮಾ) 


ಪಾಮನ (ಗು). ೧. ಕಜ್ಜಿ ಹತ್ತಿದ. (ನಂ). ೨. ಕಜ್ಮಿ ಹತ್ತಿದವನಂ : 
“ಚ್ಚು, ಪೂಮುದನೆಕ್ಕೂಂ" 

೪ ಕೆ 
ಪಾಮರ, (ನಾ). ನೆಲಬಾಃ 


(ಪಕ್ತುಕ೧:.೬೪-೪0). (ಸ9. ಪಾಮನ”] 

ವಿಯಿಂದ ನೀರು ಸೇದುವಾಗ ಕಾಲಿಡಲು 
ಅನ-ಕೂಲವಾಗುವಂತೆ ಬಾವಿಗೆ ಅಡ್ಡಲಾಗಿ ಹಾಕೇವ ಮರದ 
ಹಾಸಂಹಲಗೆ. [| ಇ ಪಾಯ್ಕ 4 ಮರ್ಮ ] 

ಪಾಮರ, (ಗು). ೧. ಅಲ್ಬವಾದ ; ತುಚ್ಛ : ಗರುವವ್ಯಾತಕೊ ನಿನಗೆ 
ಪಾಮರಮನುಜನೆ (ಫ್ರರಂದ" ೨-0೬6 ಶು). ವಿ. ಏನೂ ಶಿಳಿಯದ. 
೩. ಕಜ್ಜಿ ಹತ್ತಿದ. (ನಾ). ೪. ಅಲ್ಪ; ನೀಚ: "ನಿವರ್ಣಃ, 
ಪಾಮರಃ - . . ಕ್ಷುಲ್ಲಕಃ. ಇತರಃ-೧೦ ನಿ:ಚನ ಪೆಸ (ಸಿರ್ಮಾಂತಿ- 
೩೦೨). ೫. ಏನೂ ಶಿಳಿಯುದವನಂ ; ದಡ್ಡ ; ವಢ: ಬರಿ 
ತಾರಾಡಿ ಅವನರಿವಿಗೆಟುಕುವವೊಲೊಂದಾತ್ಮನಯವ ಹವಣಿಸಿದನಿದನು 


ಬ್‌ 
ಆ 


ಪಾಮರಿ 


ಪಾಮರಜನದ ಮಾತಿನಲಿ (ಮಂಕುಕ. ಊಂ) : 
ಪಂಡಿತರವರೆಗೆ ಯಾರೂ *ನಾನಿರುವೆನೇ ಇಲ್ಲವೇ? ಎಂದು ಸಂಶಯಪಡು 
ವುದಿಲ್ಲ (ಕಾ೮5, ೨೩೩). ೬. ಒಕ್ಕಲಿಗ; ರೈತ: ಮೂಡೆಗಟ್ಟಂ 
ಕಟ್ಟಿ ಹುಡುಕುನೀರೊಳ್‌ ಮೆಟ್ಟಿ ಕಾಡುತಿಹ ಪಾಮರರ ಕೈವಿಡಿತೆಗೊಳ 
ಗಾಗಿ (ಕಾತಕಂ, ೨-6) ; ಗಗನಮೆನಿಪ್ಪ ಪಾಳ್ವೊಲದೊಳೀ 
ಮರ್ಬೆನಿಪ ಗೊಬ್ಬರನಂ ತಳಿದಲ್ಲಿ ಚೆಲ್ಲಿ ತಾರಗೆಗಳೆನಿಪ್ಪ ಬಿಳ್ತುಗಳನಂತವ 
ಕೆ ಗಂದ: ಅಜಂಬರಾಪ [ಕುಂಭಗತಸುಧಾಮರೀಚಿಜಳಮಂ ಸುರಿದಂ ಸಲೆ ಕಾಲ 
ಪಾಮರಂ (mute. ೦೦-೬೩೪). [ಸಂ.] 

ಪಾಮರಿ (ನಾ). ೧. ಹಳ್ಳಿಯ ಹೆಂಗಸು ; ಒಕ್ಕಲಗಿತ್ತಿ : ಪಾಮರಿಯರ್‌ 
ಜಿತಾಮರಿ ಯರಿರ್ಪರ್ಕಾಲು ಕೇದಾರಮಂ pi 3-30); ನೆಯ್ದಿಲ್ವೂ 
ವುಡಿಯನೆಶ್ರಿ ಬೈತಲೆದೀವುವ ಪಾಮರಿಯರಂ * ಮಹೀಪತಿ ಕಂಡಂ 
(ಊೀರಾತ. 8-೩6) : ನಸುಬಾಗಿ ಬೀಸುಗಲ್ಗಳನಿಡ. ಶಿರ್ಪ ಪಾಮರಿಯ 
ರೊಪ್ಪುವರಾ ಕಳಮುಪ್ರದೇಶದೊಳ್‌ (ಜಕಕು. ೦-೨೪); ಶಾಲಿಗಳ 
ಕೈಗಂಪ ಪೊಲಗಾವ ಪಾಮರಿಯರೊೋಳಿಗಳ ಮೈಗಂಪೆ . . : ಸೇವಿಸುತೆ 
ವಧಿಕರಾಸರ್ಗಳಿವರಾ ನಾಡೊಳು (ಕೈ ಎರಾ. ಲ. ೨. ಶಿಳಿವಳಿಕೆಯಂಲ್ಲ 
ದವಳು ; ದಡ್ಡಿ. [ಸೆಂ. ಪಾಮರೀ] 

ಪಾಮರೀಜನ (ನಾ). ಹಳ್ಳಿಯ ಹೆಂಗಸರಂ ; 
ನೊಲ್ಹುಣಕೆ ಕಾವುದು ಪಾಮರೀಜನಂ (ತ್ರಿಪುಂ. ೨-೪೦). 


ಪಾಮರ ಮೊದಲಾಗಿ 


ಚದುರಿಂದೆ ಗರ್ದೆಗಳ 
(ಸಂ.] 


ಪಾಮರೆ (ನಾ). - ಪಾಮರಿ ೧: ಪಾಮರೆಯರ ಕಲಮದೊಳು ಗಿಳಿಯ 
ಸೋವಲಂ (ಕರ್ಕಳ. ೦೩-೩). [ಸ9. ಪಾಮುರಾ] 

ಪಾಮಾಜಿ « ಪಾವಸೆ ' ನೋ. 

ಪಾಮೆ (ನಾ). ೧. - ಪಾಮ: “ಪಾಮಾ, ಕಚ್ಚೂಃ, ಖಸಃ- ಈ ೩ 
ಕೆರಕು (ಕೆರೆಂಕು)”  (ಹರಾಯು. ೪6-೪೪0): ೨. ಹೊಟ್ಟೆ ರಂವಂತ 
ಹಂದು ; ಉವಿ:ಯಿಂದ ಕೂಡಿದುದು : ವತಾಲದಲ್ಲಿ ರವರ 
(ಮಾವಿ) ಬಣ್ಣಿನಂಥಾ ಕಾಳುಗಳು ಕೂಡಿರಬಾರದು. ಮತ್ತು “ಪಾವಾ” 


ಅಂತಂದರೆ ಹೊರಟು ಕೂಡಿರಬಾರದು (ಮುಂಠವ್ಕಾ. ೩೬). [ಸಂ. ಪುವನಾ) 
ಪಾಯ್‌. ಹಾಯ್‌. ಹಾಯು (ಕ್ರಿ). ಪಾಯಿದ, ಪಾಯ್ಜು, ಹಂದ. 
ಹಾಯ್ದ (ಭೂತಕ್ಕ ). ಪಾಯಿ-ದ:. ಪಾಯ್‌ * ಹಾದ, 
ಹಾಯಿ-ದು (ಭೂತನ್ಯೂ). ೧. ನೆಗೆ: ಹಾರು: “ಪಾಯ್‌ - 
ಲಂಘನೇ”  (ಕತುಧಾ) ; ನೆಲಸಿರ್ದ ವಜ್ರಪಂಜರಮಂಳಜಿ:ವಿನಂ 
ಪಾಯ ಹಿಂಧುರಾರಾಃ ಯ ನುಜ್ಜ ಎಳತೆನುವನಭ್ರಪಥೆದತ್ತ ಲಂಭಸಲ್ಕಿ 
ರ್ದುದಂ 'ಚಮೂಪಶಿ ಕಂಡಂ (ಅಂಘು. ೦೬-೪೫) ಆಗಳಾ ಪಟುವಂ 
ಗಳಿಂದ ಪಾಯ್ವ ೪ ಪರದಾಡುವ ತರುಣಹರಿಣಂ 
ಗಳುದುಂ ... 0-008 ವ); ಧೀಂಕಿಟ್ಟು 
ಪಾಯುತ್ತೆ ಚಿತ್ರಕಾಯೆಂ (೧06. ೦.೪೫) ; 
ಮೇಗಣ್ಣೆ ಪಾಯ್ವು ಸೆಂಡಂ ವನಿತೆಯೊರ್ವಳ್‌ ಕೀಳ್ಬಡಿಸಿ ಪೊಯ್ಕೆ 
(ಶದ್ಮಕಾ, 6-66) ವಿ. ಮೇಲಿನಿಂದ ಕೆಳಕ್ಕೆ ಹಾರಂ ; ಧ:ಮುಕು : 
ಆ ಕೊ:ಡಗಂ ಒಂದು ದಿವಸಂ ಪರ್ವತಶಿಖರದಿಂ ಪಾಯು 
ಬಂದು ಬರ್ದುಂಕಿ ವಜುನಿವರರ ಪಕ್ಕದೆ ಬಿರ್ವತ್ತಾಗಳ್‌ (ನಡ್ಮಾರಾ. 
೬೨-೨೪); ಬೊದಿಲ್ಲೆನೆ ಪಾಯು ನೀರೊಳಾ ಛನನಾದ:ತಾದರದೆ 
ಕಂಡೊಸೆದಂ ನಿಧಿಗಂಡನಂತೆವೋಲ” (ಶಂಶರಾ, ಕೋಪಾ 
ನಳನಳುರೆ ಮಹಾಕೂಪದೊಳಿಭವೈರಿ ಪಾಯ್ದೂ ಸತ್ತುದು (ಶಂಶತಂ, 0-3); 
ರಥದಿಂದ ಕ್ಷೋಣಿಗೆ ಪಂಯ್ದುಂ ಬಳಾಹಕಂ ಭಯದಿಂದಂ(ಕ:ಸುಕಾ. ೦೦-೨೪). 


ಪ್ರಬಿಗಳ ನಾಡಿ 
ನೋಡಿ (ಕಂಶಥಾ. 


ತೆ ಕೆಡಪಿತೊ ದೇಣನಂ 


೦-೪೬): 


೩. ತಂಡಿ. ಭಿ ಸಂ FS ಎಂಡುಕು ; ಹೊಡೆದುಕೊಳ್ಳು: ಅಟ್ಟು 
ಬವ 

ಪಟ್ಟ ಪುಲ್ಲೆ ದ ಪಡಪಡ ಪಾಯೆ? (ರಾವ. ೦೦-೭೦ ಠ): 

೪. ಹೊರಸೂಸು ; ಹೊವು: ಮಂತ್ತುಗಳಂತಿರೆ ಸೂಸಿ 


೫೫೧೯ 


10 


೩5 


30 


96 


40 


ಪಾಯ್ಸ್‌, 


ಪಾಯ್ವ ಶೀಕರದೊಳೆ ನಾಂದು ಸೇಡುಗೊಳುತಂ (ಕಾಠೃತಾ. ೬6 ಕೂದ್ರಳ) ; 
ಎಚ್ಚ ಶರಂಳಿಗಳ* ಛಟಾ್‌ಲ್‌ಛಟೀಲೆನೆ ಪಾಯೆ ಪಾಯ್ವ ಬಿಸುನೆತ್ತರ 


ಸುಟ್ಟರೆ ಚಾತುರಂಗಮಂ ಕಟಕುಲಮಾಗೆ ಪೇಟ್‌ ಪೆಸಂಲ್ಲಿನೆ 
ಪಾಯಿಸಿ ತೇರಂ (ಶಂಶಠಾ. 6-008) ; ಫೂತ್ತರಿಸುವ ಚಕ್ರಸಿಂಧುರದ 
ವುಷ್ಯರದಿಂದಿರಮುಣ್ಣಿ ಪಾಯ ಶೀಕರನಿಕರಂ (ಕುಸುಮಾ. ೪-೩6). 


ಬೆಚ್ಚನೆ ಪಾಯ್ತಂದು ಪೊದಲ್ಹ ರಕ್ಷ ಜಲದಿಂದಂ ತೋಯ್ತು ಕಂದರ್ಪ 
ದೇವನ ಚಕ್ರಕ್ಕೆಣೆಯಾಯ್ತು ರಕ್ಟರುಚಿಯಿಂ ಬಿಂಬಂ ಸುಧಾಸೂತಿಯಾ 
(ಕಾಠ್ಮಕಾ, ಇ೩೨). ೫. ದಾಟಿ ಹೋಗು; ದಾಟಂ; ಉತ್ತರಿಸಂ: 
ಜಲನಿಧಿಯಂ ಪಾಯ್ದೊರ್ವನೆ ನಿಲಿಕಿ ದಶಾನನನ ಪೊಟಲನಾ ಲಂಕೆಯಂ 
ನಿಜಪರಿಜನಂಬೆರಸು ಗಂಗೆಯಂ ವಪಾಯ್ದದಣ 
ಪಡು ನಣದೆಸೆಯ ಕಾಮ್ಮಕವನದ ಬಟ್ಟೆಯಂ ತಗುಳ್ಲು _ ಪೋಗೆವೋಗೆ 
(ನಂತರಾ. ೭-೨೦ ನ) ; ಗಂಗೆಯಂ ಪಾಯ್ವಾಗಳಂಬಿಗರ ಮಗಳ್‌ ಮತ 

ಗಂಧಿಯೆಂಬ ಕನ್ನಿಕೆ ನವೆಗೆ ಹುಟ್ಟನಿಕ್ಕು ಎಲ್ಲಿ _(ರರ್ತುಶ. ೩-೦೦೦ ವ) ; 
ಕಜಿಂಗಿದ ತಮಾಲಮೆಂಬ ಕಾಟಕ್ಟೊಚ್ಚವುಂ ಪಾಯಸಂ (ರಾಮಕ್ಕ. 


(ಕ£ರಾ. ೩-೦೪೦) ; 


೫೭-೨೯). ೬. ಅಪ್ಪಳಿಸು ; ಡಿಕ್ಕಿಹೊಡೆ ; ತಾಟಿಸಂ : 
ಗಗನತಳಂಬರಂ ನೆಗೆದು ಮತ್ತಗಜಂಗಳ ವಂುಸ್ತಕಕ್ಕೆ ಪಾಯು್ಹಿಗಿಬಗಿ 
ವಾಡುವಲ್ಲಿ (ಕಾದಂಕೂ. ೯೯) ; ಬಲವದ್ವ್ಯೃಕ್ಷಮನೊತ್ತಿ ಪಾಯು 


- ಸುಬಿಿದತ್ತಂದೆ ಇಂದು ಜಂರಖಾನಿಲಂ (ಉದ್ಕಟಿ ೬.6೨) ; ಎನ್ನ 
ತ್ರಿವಿಧಸಪ್ತಕಜನ್ಮ ಸಾಂಫಲೃವೆಂದು ಕಂಭ-ನನೆ ಪಾಯಲ್‌ (ಕಾನತಂ. ೩-೭) ; 
ಕಾಯ : ಬಲಿದಿಹುದೆಂದು ಬೆಟ್ಟವ ಪಾಯೆ ಕೆಡುತಿಹ ಬಹಳ 
ಪಾಪಿಯ ದಾಯ ಬಳಿಕಿವಗಾಯು್ತು (ಕೋಗಡು. ೩-09). ೭. ಎರಗು; 
ಮೇಲೆ ಬೀಳು; ಆಕ್ರಮಣ ಮಾಡು : ತುಣುಗೊೋಳೊಳೆ ಸಾವುದು 
ಸೈಪಿದೆಂದು ಪೂಯ್ತೂಜಃಕೆಯ ಗೋವರಣ್ಮಿ ಬರೆ (ಶಂಶರಾ- 6-8) ; 
ಅರ್ಕುಶ್ವಂಗಳಂ ನೀಳ್ಳಿ ರೊಪ್ಪರದಿಂ ಪಾಯ್ವಳವಿಂದೆ ಕೇಶಿ ಪರಿತಂದಂ 
ಕಂಸಾನಾದೇಶದಿಂ (ಇಗ. 8-99) ; ಒಲಿದು ಪಿಡಿದ ಚೆನ್ನಿಗನೆ ಇಲ್ಲದೆ 
ಪೋದ ಲಲನಾಜನದ ರೋಷನನು ಗೆಲಲಜನಯದು ಪಂಯ್ದು ಪಶು 
ಪೋದ ಪೆಣ್ಣುಲಿಯ ತೋಪಾಟೋಪದಾಟ (೫:ರ3830- ೩೩-೮೩). 
೮. ಮುಸುಕು; ಮಂ 52 [ನವ]ಶಾಳಿಗೆ ಪಾಯ್ವು ಶುಕಾಳಿ ತೋ 
ವಿಅಲವುಂಪ್ಪ ಆಲದ ಮರದ ಮೇಲೆ ಕಾಗೆ ಬಂದು 
ಪಾಯಸಂ ದುಸ್ವರದಿಂ ಕರೆವುಪಂಂ (ಶಂಕತಂ. ೨೨೪-೦೦) ; ಬಂಡನು 
ಣ್ಹಳಿಪಿನಿಂ ಪೆಣ್ಣು €ಬಿಗಳ್ಬಾಯುಸ್ನಿ ಪುಷ್ಪರಸಾಸಾರದ MRE 
ಗಂದೋಳಿತಾಶೋಕಮಂಜರಿಯಂ ಸಾರ್ವವು ಪಲ್ಲವೊ:ಲ್ಲಸಿತವಂಂ 


- 0-8೨); 


ಬಾಲಾ ೫. ಉಯಂಂ (ಮತು. ೨-೩೬) ; ಕೇಣವಿಲ್ಲದ ರೋಹಿತ 
ವಾರ್ಧಿಯೊಳು ಕಟ್ಟುಗಾಣಕ್ಕೆ ಪೂಯ್ತೂ ಮಾನೆನಲು ಗೋಣರೆಗಡಿದು 


ವಿ:ಡುಕುವ ಪ್ರಾಣದ ಶವಗಳೊಪ್ಪಿದುವು (ರೋಹತ, 
(ಭೂತ, ಪಿಶಾಚಿ ವಂಂತಾದ:ವ) ಮೆಟಂ್ಬ ; 


ಹಿಡಿದ.ಕೊಳ್ಳು ; ಪಾಯ್ಗುತ್ತೂ ಭೂತಮೆಂಬಂ" ಕೆಲರ್‌; ಮತ್ಸರದ 
3 
ಕೌರವನ ಪ್ರೇತವೆಂಬರ್‌ ಕೆಲರ್‌ (ಅಕ್ಕತ್ಮಾ. ೦-೦೨). ೧೦. ಮುಂದೆ 
ಮಗಂ ಸಂಜಾತರೋಷಂ ಮೇಷಂ ಮುಳಿದು ಕೆಡೆಯೆ ಪಾಯೊ 
೧ 


ಡವಳ್‌ ಕಡುಮುುಳಿದು ಪಿರಿಯದೊಂದುರಿದ ಕೊಳ್ಳಿಯಂ ತಂದಾ ತಗರಂ 
ಪೊಯ್ಕ್ಯಲೊಡನದಜ ಮೆಖ್ಯುನುರಿ ಪತ್ತಲ್‌ ಕಟ್ಟಿದ ನೇಣಂ ಪಜ್‌ಯೆ 
ಪಾಯಾ ತಗಂ* ಪರಿದು ಕುದುರೆಯ ವಂಂದುರವ: ೦ ಜತಾರಿ ಪುಗುವಂತೆ 
ಹೊಕ್ಕು (ಶಂತತಂ, ೦೭೯-೦೦) ; ಆ ಕಲಕಂಠಚಾಲಕಂಗಳ ಕಳಕಳಕ್ಕೆ 
ತೆರಳ್ಲು ಕೀಜಿ* ಪಾಯ್ತು ಗೋಲನಂಂಗೂಲಂಗಳ (ಕುಸುಮ, ೨-೩೦ ಪ): 
ಮಂತ್ತಿದ ಕಿರಾತರಂ ಕಾಣುತ್ತುಂ ನಾಜ್ಚೆಸೆಗೆ ಪಾಯ್ವ ಮಿಗಬೂಂ ಕೆಡೆಯೆ 
ಚ್ಹೊತ್ತಿ ಕಂಡೆಡೆಗೆ ಪಾಯ್ಜರಿಂ ಕಾಮ್ವರಿಂ 


( ಉದ್ಯಟ್ದ, ೨-೬೦) ; 


ಪಾಯ್‌, 


ಸುಯ್ವರಿಂ ತದ್ರಣಾಂಕಣಮೆಸೆದುದು (30, ೦೬-೨೦). ೧೧. (ರಭನ 
ದಿಂದ್ರ ಹೋಗು ; ಬಳಿಸಾರು ; ಪಲತೆಆಅದಿಂ ಲೋಗರ್ದಾನಲಾಭ 
ಭೋಗೋಪಭೋಗವೀರ್ಯಾದಿಗಳಂ ಸಲಿಸುವೆಡೆಗೆಡೆಗೆವಾಯ್ದೊಂ ಬಟ 
ಸಂದೊಂಗಂತರಾ ಯಮನುಬಂಧಿಸುಗುಂ (ಸುಳುಶಾ. 6-340) ; ಹರಿಯಜರ್‌ 
ಪಂದಿ ಪರ್ದುಗಳಾಗುತೆ ಮೇದಿನಿಗೆ ನಭಕೆ ಪಇಯ್ದಹಸಿ ಕಾಣದೆ 
( ಶದ್ಮಂ3, ೦೦-೨೩೦ ). ೧೨. ವಎಡೆಯಾಡು ; ತೊಳಲಾಡ: : 
ನೆಯ್ಲಿ ಲ್ಲೊ ಳಂಗಳೊಳೋಲಾಡಿಯುವೆೊಸರ್ವ ್ಹಚಂದ್ರಕಾಂತಶಿಲಾತಳೆಂಗ 
ಳೊಳ್ಳರಂಗಳನೆಟವಿಯುಂ ವಿಘಟಿತ ಚಕ್ರವಾಕಂಗಳಪ್ಪ ಕಮಲವನಂಗಳೆ ೧೪ 
ಪಾಯ್ದುಮಿಂತು ಪಲತೆಅದೆ ಕೋಟಲೆಗೊಳುತೀ ೯ಪಂ (೪ಾದಂಶೂ, ೮96). 
೧೩. ಇರಿ ; ತಿವಿ; ಗಂವಣ್ಮು : ನಸೆವಣಕದೆ ಬೆನ್ನಂ ಸಂಧಿಸುವುದುಮಸ 
ವಸದಿನೆಡೆಗೆ ಪುಗಲೊಡನಂತಾ ಬಸವಂ ಪಾಯ್ದ್ವೊಡೆ ಕೆಸಅಕೊಳ್‌ ಬಸವಬಟಿ೨ 
ದಿರ್ದೊಂದು ಗೊಂದೆ ಪೊಂದಿತ್ತಾಗಳ'  (ಕಂಪ್ರಥು. ೨-೨೪) ; ನಿಟ್ಟೊಡ 
ಲನಂ ನಿರ್ವ್ವಗ್ರನಂ ತತ್ಸುರೋರುಪದಪ್ರಾಪ್ತನನೆಬಪ್ತಿ ಪಯ ಪಸು 
ರ್ಗೋಡಿಂದೆ ಕೋದೆತ್ತಿ ಮಂಡಪಸೋಪಾನದ ಪಾರ್ಶ್ವದಲ್ಲಿ ಕೆಡವಂತೀ 
ಡಾಡಿದತ್ತೆತ್ತಲುಂ ರೇಫಿ. ೩-೬). ೧೪. ಆವರಿರು; ಹಬ್ಬು : 
ಮಂದೈಸಿ ಪಾಯ್ದ ಸಾಯಕಸಂದೋಹದಿನಭ್ರಮಾರ್ಗವರಾರ್ಗಂ ಕಾಣಲ್‌ 
ಬಂದುದಣಮಿಲ್ಲ ಶರಭೆಯದಿಂದೋಡಿದುದಕ್ಕುವೆಂಂಬ ನುಡಿ ಪರೆವಿನೆಗಂ 
(ಕಾಂತಿಳ್ರಿ. 9-09). ೧೫. ತೆವಳು ; ವುಸಂಳು ಪುಬುವೊಲ್ಪಾಯೆ: 
ಮೃಗಂಗಳೋಡಲಬಕಾಶಂ ತಾನದಿಲ್ಲೆಂಬಿನಂ ಸುಟಂದಂಭೋನಿಧಿ ಮೇರೆ 
ದಪ್ಪಿದ ತೆಂ ಬಂದತ್ತನೀಕಾರ್ಣವಂ (ಉಕಾ. 9೬8). ೧೬. ಕೈನೀಡು ; 

ಎಚು : ಧರ್ಮಪತ್ನಿ ಬಾಯಬೀದು ಕೊರಲ್ಲೆ ಪಾಯ್ತು ಪರಿದಾಡುವ 
ಬಾಲಕನಾದ ಶೋಕದಿಂ ಗಟಗಟ ಕಣ್ಣ ನೀರ್‌ ಸುರಿಯೆ ಚಿಂತಿಪ ಪಾರ್ವನ 
ಶೋದೊಂದು ಪೊಂಪುಟ್‌ಯನೆ ನೋಡಿ ನಾಡೆ ಕರುಣಂ ತನಗಾಗಿರೆ ಕೊಂತಿ 
ಚಿಂತೆಯಿಂ (ಶಂಶಕಾ. 8-38); ಮೋಕ್ಷಮಾರ್ಗದೊಳ* ಪದವಿಡೆ ಮಾಯೆ 
ವಂಂಂದಲೆಗೆ ಪಾಯಳೆ (ಕಂಳತ. ೩೦). ಹಾಯ್‌, : ೧. ಷಡಾಧಾರ ಬಳಿ 
ವಿಡಿದು ನೆತ್ತಿಯಿಂದುತ್ತರಕ್ಕೆ ಉಚ್ಚಳಿಸಿ ಹಾಯ್ದ ನಡುನೆತ್ತಿ ತೂತಾದರೂ 
ಲಿಂಗಸಾಹಿತ್ಮವಿಲ್ಲ (ಆವತ. ೦೦-೨೦) ; ಬಂದರ-:ರಿಬ್ಬರು ದುಹೀತಳಕಿಂದು 
ವದನೆಗೆ ಸುತರನಿತ್ತರು ಮಂದಗಮನೆಯ ಕಳುಹಿ ಹಾಯ್ದರು ಗಗನಮಂಡ 
ಲಕೆ (396ರ, ೦8-೯0); ಆ ಲತಾಂಗಿಯ ಪತಿಯ ಕೀರ್ಶಿ ವಿಶಾಲವಾದಂದದಲಿ 
ರಾಜಮರಾಳ ಗಗನಕೆ ಹಾಯ್ದು ₹ಂಡಿಳಿತುದುದಾ ಪುರಕೆ (ತಳಶ- ೨-೨೪). 
೪. ಆಜಲುಗೊಂಡ ಕೆಜ್‌ಗೆ ತೊಜಅ್‌ ಬಂದು ಹುಯ್ದಂತೆ ಬಜಲುಗೆ೧ಂಡ 
ಸಸಿಗೆ ಮಳೆ ಸುರಿದಂತಾಯಿತ್ತು ನೋಡಾ (ಕುಹಾರೇ. ೨. ೨9-೪8); ಇದು 
ಹೊಸತೆ: ಬಾಣಾಬ್ದಿವೇಲೆಯನೆೊದೆದು ಹಾಯ್ಲ್ದುದೊ ಭುವನವಳಿಬಂದುದ 
ಯಾೀಸಿದ ಮಳೆಗಾಲವೋ ಮಾಮಾ ಶರಾವಳಿಯೊ (ಕುಪ್ಮಾರೀ. ೪-೩೬). 
೫. ಂಭವನೆ ದಾಂಟಿ ಮೇಲಣ ಬಾಗಿಲನೆ ಹಾಯ್ದು ಇಂಂಭಿನಿಯ ಮೊಲೆ 
ವುಲನುಂಡು ದಣಿಯದ ಶಿಶುವೆ (85೧. ೦೯೨-೪೬೦) ; ಆ ಭವನ ಮುಖದಲಿ 
ಕಿಚ್ಚನೊಟ್ಟಿಸಿ ಪವನಸುತಸಹಿತಿವರು ಹಾಯ್ದರು ಬಿಲದ ಮಾರ್ಗದಲಿ 
(ಕುವ್ಶಾಳ,. 6-60); ಆ ಭರತ ನಿಬಬಲಸಹಿತ ಭಾಗೀರಥಿಯ ಹಾಯ್ದೊಲವು 
ಮಿಗಿಲೈತಂದನಾ ವರಿಿನಿನಾಥನಿದ್ದೆ ಡೆಗೆ (ಕೊರಳಾ. ೨೬-೦೪), ೬. ದಟ್ಟೈಸಿ 
ಮಡಲಿಟ್‌ದ ಕಾಳದೊಳು ನಡುವಿರುಳು ನಟ್ಟ ಎಣಖಳ್ಳುಗಳನೆಡಹಿದ ಕಲ್ಲ 
ಹಾಯ್ದ ಮರಮಖಟ್ಟಂ . . . ಮಜಕೆದು ಗೋಳಿಟ್ಟು ಬಾಯ್ವಿಟ್ಟು ಮೊಖಕೆ 
ಯಿಡುತ ನಡೆತಂದು (ಶತಳಾ. ೦೨-೨೦); ಪ್ಥಳವನೆ: ಜಲವೆಂದು ನಿರ್ಮುಳಜಲ 
ವನೇ ಸ್ಥಳವೆಂದು ಬಾಗಿಲ ನೆಳಲ ಭಿತ್ತಿಯ ಹಾಯ್ದ ಬಾಗಿಲ ಭಿಶ್ತಿ 
ಯೆಂದಿಳಿದು (ಕುಠ್ಮಾಸ. ೦೩-೨6). ೭. ಪೊನ್ನೊಳದ ಎಮ್ಮೆತುಜುಗಳೆ೧ ೫% 
ಹಾಯ್ದು ಮಡೆಕಿಪ್ರಣ ಕಾದಿ ಸತ್ತು ಸಗ್ಗಿಯಾದ (ಮಕರಿ. ೦೯೩೦, ೧೨-೩ ; 


ತು. 968); ಇರುಳುಗಳ್ಳನ ಕೂಡೆ ಸೇರಿದ ಮರುಳಿನಂಶಿರೆ ನೀವು 


೫೫೨೦ 


10 


16 


20 


25 


so! 


40 


ಪಾಯ್‌, 


ರಣದಲಿ ತಟ್‌ಸಿಕೆೊಂಬಿರಿ ಹಾಯ್ದ ರವದಿರು ನಿನ್ಮುನೆಡೆಯೊಡ್ಡಿ (ಕುರ್ಮಾರ್ರೋ. 
6೩-೩3). ಲೆ. ತಾವರೆಯೆಸಳೆ ದೋಣಿಯ ಮೇಲೆ ಹಾಯ್ದವು ಕುಸುಮ 
ದುಬ್ಬರದ ತೊಆಕಿಯನು ಕೂಡೆ ತುಂಬಿಗಳು (ಕುಣ್ಮ. 8-0). ೧೦. 
ಹಲಲ ಕುದುರೆ ಹರಿಇಸಲು ಕಳೆ ಹುಯ್ದು ಕುದುರೆಯ ಕೆಡಹಿ (ಕ್ಕೆ ಆರಿ- 
೦೪೩೦, ೩೬-6; ಸು. 1164). ೧೧. ನಾರಿಯರು ಕಂಡರು ಸುಲಜ್ನಾ 
ಭಾರದಲಿ ತಡಿಗಳಿಗೆ ಹಾಯ್ದರು (ಶಾಕ. ಹಾಯಿದು] ಸೀರೆಗಳ ತೆರೆವಿಡ 
ದರಂಗೋಪಾಂಗಲತೆಗಳಿಗೆ (ಕುವ್ಯಾಅ- 0೦-೩೦) ; ಹಾಯ್ದನು ಹಂಸೆಯಳಲಿ 
ಮುನಿಪ (ತೊರರಾ ೦-೩-೨೫) ; ಸೇನಾಸಮಗ್ರದಿಂ ಕ:ದುರೆಗಳ 
ಹಿಂದುಗೊಂಡು ಬರಲು - ತರ್ವಾಯೊಳವು. ಹಾಯ್ದ್ಹನಿಲಜವದಿಂ 
ಪಡೆಯೊಳೊರ್ಪ್ವರು ಮಲಯದಂತೆ ಕುಂತಳನಗರಕೆ (ಕೈಮಿಳಾ. ೨%-೬)- 
೧೬. ನುಡಿಯುದಿರಸತ್ಕವನು ರಾಜ್ಯವ ಬಿಡು ವಿಭಾಡಿ೪ ನಿನ್ನ ವಧುವಿನ 
ಮುಡಿಗೆ ಹಾಯ್ದರೆ ನೀನಧರ್ಮುದ ತಡಿಯನಡರದಿರು (ಕುಠ್ಮಾಸೆ. ೦೦-೩೦). 
೧೭. ಓಡಿಹೋಗಂ ; ಪಲಾಯನ ಮಾಡು: ಕಪಿಸೇನೆ ಕಂಗೆಟ್ಟೊದಟ 
ಹಲುಗಿರಿ ಯತ್ತ ಹಾಯ್ದೂದು ಕದನ ಸಾಕಿವನೊಡನೆನುತ (ಟಾ. 33-೨); 
ಗಡ್ಡದ ಮುುದುಃರು . . . ಕಂಗೆಟ್ಟು ಹಾಯ್ದೆರು [ಕಾಳಾಂ. ಯದು) 
ಹೊದಕೆ ದಂಡು ₹ವ:ಂಡಲವ ಬಿಸುಟಖಳದೆಸೆದೆಸೆಗೆ (ತೂರರಾ. ೦-೦೦-೦೨) ; 
ಹಯಚತುಷ್ಟಯವನಿಸಲು  ಉಗ್ರಶರಘಾತಿಗವು ಸೂತನಂ ಕೈಕೆ ಇಳದೆ 
ವಿಗ್ರಹನನುಳಿದೊಂದುೂ ಕಡೆಗೆ ಹಾಯ್ಜುವು (ಶೈ ಎಕಾ. ೭-೩೨). ೧೮. ದಾಟಿ 
ಹೊರಬರಂ ; ಹೊರಬೀಳು: ವಸುವುತೀಶ್ವರ ಕಡಿವ ತೆಅಹಿನೊಳಸು 
ರನೆಚ್ಚಂಬಡಸಿ ರಮನ ಬಸುಜನುಚ್ಚಳಿಸಿದವು ಹಾಯ್ದುವು ತೋದ 
ರಕುತದಲಿ (93809. ೩೩-೩3) ; ಕೊಯ್ದ ಕೊರಳಿನ ಕೊಜಕಿದ ತೋಳಿನ 
ಹಾಯ್ದ ಮುಳಿಯ ಸುರಿವ ಕರುಳಿನಲೆಯ್ದೆ ಪಡೆಗೇಖಾಯ್ದ ಚೂಣಿಯ 
ಚಾತುರಂಗದಲಿ (ಕುಧ್ಕಾಕೆ. ೨-9) ; ಉಚ್ಚಳಿಸಿ ಹಾಯ್ದ ವಂಬುಗಳವನ 
ಕಾಯದಿಂದೆಚ್ಚೆಟ್‌ಲ್ಲದೆ ನಿವಿಷಮಿರ್ದು ಚೇತರಿಸಿಕೊಂಡೆಚ್ಚನು (ಕೈ ಬಳಾ. 
೬-೪೩). ೧೯. ಉಂಟಾಗು : ಸಂಭವಿಸಂ: ಭೂಸುರವಿಷಯಕಿ:ತನನು 
ಕೊಟ್ಟೆ ತಾನೆನೆ ಹಾಯ್ದು ನಾಲ್ವರ ಹೊಟ್ಟೆಯೊಳಗುರಿ ಬಳಿಕ ನಿ:ವಿದ 
ಕೊಟ್ಟಿರೇಕೌ ತಾಯೆ ಭೀಮನನೇನ ಮಾಡಿದಿರಿ (ಸಂಳನ. ೨೩ ೪೬). ಹಾಯು: 
೧. ಮರನನೇಟ೨ದ ಮರ್ಕಟನಂತೆ ಹಲವು ಕೋಬೆಗೆ ಹಾಯು (ಕಾಕಾ. 
ಜು]ತಲಿದೆ ಬೆಂದ ಮನವ ನಾನೆಂತು ನಂಬುವೆನಯ್ಯಾ (೧4ರ. ೩೩). 
೪. ಎಲೋ, ಹುಡುಗಾ! ನಿನ್ನ ಕೈಯೆೊಳಗಿಂದ ನೆತ್ತರ. ಹಾಯುತ್ತದೆ 
(ಕೂಂಬಯ, $. ೨-೪೬). ೫. ಕಿಂದರಜೋಗಿಗೆ ಮಕ್ಕಳೆಲ್ಲ ಮುಗ್ವರಾಗಿ ಹಳ್ಳ 
ಹೊಳೆಗಳನ ೊ ಹಾಯ್ದ ಬೆಟ್ಟದ ಒಡಲಲ್ಲಿ ನುಗ್ಗಿದರಂತೆ (ಗಾಕ. 4): 
ಈ ದೇವರ ರಥೋತ್ಸವದಲ್ಲಿ ಜನರು ಕಿಚ್ಚು ಹಾಯಂವರಂ (ಳಕ್ಮಶಾ. 6೦). 
ಓ. ಅಲ್ಲದಹುದೆಂಬ ಅಜ್ಜಾ: ನಿಯೊಡನಾಟ ಕಲ್ಲು ಹಾದಂತೆ (ಸರ್ವ. 600) ; 

ತಲೆ ಗಟ್ಟಿಯೆಂದು ನೀ ಕಲ್ಲನು ಹಾಯ್ದರೆ (ಇಂತಾಶ. ೪೨-೪೯). ೭. ಧನುಜರಶಿ 
ಭಿ:ತಿಯಲಿ ಸೈನ್ಯವ ಕೂಡಿ ಧಾಳಿಯನು ನಿರುತ ಹುಯುತೆ « (ಸಂಭಶ.. ತರ, 
೩೦೪); ಲಖನಾೌಗೆ ಬಂದ ಬಳಿಕ ಅವರ ಕಿರಿತನ ಶಬ್ದಗಳಲ್ಲಿ ಹೊರಡಲಾರ೪ಭಿ 
ಸಿತು. ಜೇಡರವನ ಟ್ಟು ಗಡ್ಡದ ಮೇಲೆ ಹಾಯುತ್ತಿತ್ತು (ಪ್ರೇಕಾಕ್ರ ೬೫), 
೧೦. ಕಾರು ಹಾಯ್ದರೆ ಬಾಯ್ಗೆ ಸಿಡಿವುದು ಕೆಂಪುಗೋದಿಯ ಕಿಚಡಿಯು 


(ನಂತು. ೦೨-೨0). ೧೧. ಆ ಪುಣ್ಕಾಶ್ಮಳ ಮನಸಿನೊಳಗೆ ಏನಿದೆಯೊ 


ಏನೊ , . . ಮೊದಲೇ ಒಂದು ಕಾಗೆ ಸವೂಪ ಹುಯಲೊಬ್ಲ್ಬದು (ಅಕ್ಕರೇ. 
೬೯); ಮಂದೆ ಎಂಟಾನೆಂಟು ದಿವಸಗಳುದರೂ ಅವನ ಮನೆಯ 
ಕಡೆಗೆ ಹಾಯಲಿಲ್ಲ (ಮುಂಬಯಿ. ೪-೫4) ; ಜೈನ ಕವಿಗಳು ಚಂಪುವಿನ 
ಹತ್ತಿರ ಹಾಯಲಿಲ್ಲವೆಂದರೊ ಸರಿ (ಕಸಾಪ. ೪9). ೧೩. ವಂದೆ 


ಬಂದರೆ ಹಾಯದೀರಿ ಹಿಂದೆ ಬಂದರೆ ಒದೆಯದೀರಿ (ಗೋತಾತು- 60) ; 
ಒಂದು ಹಸುವು ಗೋಪಾಲಕನನ್ನು ಹಾಯಲಿಕ್ಕೆ ಹೋಯಿತು (ಶುಕಾ೬. ೦೦೪) 


ಪಾಯ್ಕ್‌ 


೧೪. ಏಷ್ಯದ ದೊಡ್ಮಪರ್ವತಗಳೆಲ್ಲ ಪ್ರಾಯಶಃ ಪಶ್ಚಿಮದಿಂದ 
ಪೂರ್ವಕಡೆಗೆ ಹಾಯುತ್ತವೆ (ಕೂಗೋಳ. ೨೩). ೧೯. ನೆಗಡಿ ಹಾಯ 
ದಂತೆ ಅವನು ತನಗೇನೊ ಉಪಾಯ ಮಾಡಿಕೊಂಡಿದ್ದಾನೆ (ದೇಕನ್ಮಿ. ೦೦)- 
೨೦. ಗೋಚರಿಸು; ಹೊಳೆ : ಚಹಾ ಗುಟುಕರಿಸಿದ. ಕೆನೆಯ 
ಗುಟುಕು ಗುಟುಕರಿಸುವಾಗ ತಾನು ಹೊರಗೆ ಹೋಗಬೇಕು ಎಂಬ ವಿಚಾರ 
ಹಾುಖಿತು (ಅತವಾ. 3೩). 

ಹಾದಾಟ - ಪರಸ್ಪರ ಹಾಯವಂವಿಕೆ : ಎತ್ತುಗಳ ಹಾದಾಟದ ನಡುವೆ 
ಸಿಕ್ಕ ಮಗು ಕಂಗಾಲುಯಿತು (ರೂಂ). ಹಾದು ಬರು ದಾಟಿ ಬರೆಂ: 
ಕಳಿಸಿದರೆ ಕಳಿಸು ಬೆಲೆಬಾಳುವಂತಹ ಸರಕು ಎಲ್ಲ ಬಂದರುಗಳಿಗು ಹಾದು 
ಬರಲಿ (ಕಂಮು. ೦6-6) ; ಅವರಿಬ್ಬರು. . . ಒಂದು ತೋಟಕ್ಕೆ ಹೋಗಿ, 
ಅಲ್ಲಿಯ ಮಾವಿನ ತೋಷಿನೊಳಗಿಂದ ಹಾದು ಬರುತ್ತಿದ್ದರು (ಮುಂಬಯಿ. 
$. 4-೩೬). ಹಾಯ್ದಾಡು, ಹಾದಾಡು ೧, ಓಡಾಡು; ನಡೆದಾಡಂ; 
ತಿರುಗಾಡಂ ಆನೆ ಅರಣ್ಮವನ್ನು ದಾಟಿ ಬಂದು, ಜನರು ಹಾಯ್ಡಾಡು 
ತ್ತಿರುವ ಗುರುತಿನ ದಾರಿಯಲ್ಲಿ ಅವನನ್ನು ಇಳಿಸಿ (ಉಬುದ್ಮಕಾ- ೬೩): 
ಪಿ. ಕೊಂಬಿನಿಂದ ಇರಿ,-ತಿವಿ: (೪. ೩. ದಾಟು: (9). ಹಾಯ್ದ 
ಹೋಗು, ಹಾದು ಹೋಗು ದಾಟಿ ಹೋಗು: ಗೌಡರ ಗರ್ಜನೆ 
ದೂರದಲ್ಲಿ ಹಾಯ ಹೋಗುವವರಲ್ಲಿಯೂ ಹೆದರಿಕೆ ಹುಟ್ಟಿಸುತ್ತದೆ 
(ಗಾಳಿಗು- 8) : ಎಲ್ಲಾ ಗ್ರಹಗಳೂ . , . ಒಂದಕ್ಕೊಂದು ತಾಗದೆ 
* * * ಪ್ರತೈೇಕವಂಗಿ ದೂರವಾಗಿವೆ. ಒಂದರ ಮೇಲೆ ಒಂದು ಹಾದು 


ಹೋಗಿಲ್ಲ (ಅಕಾಕ. ೦೩) ; ಬಗೆಬಗೆಯ ಸುಂದರ ಆಕೃತಿಗಳು ನಮ್ಮ 
ಕಣ್ಮುಂದೆ ಹಾದು ಹೋಗುತ್ತವೆ (ಕಾರದ: 3೨೫). 
[ದೇ.ಟ ತಮಿ. ಕೊಡ, ಪಾಯ". ಮಲ, ತೆಲು, ಪಾಯು] 
ಪಾಯ, ಪಾಯ್ಕ, ಹಾಯ್‌,, ಹಾಯಿ, ಹಾಹೆ, (ನಾ). 
೧. ಚಲಿಸವುದು; ನಡೆಯಂವುದು : (೪). ಪಿ. ರೀತಿ; ಕ್ರಮ: 
(೪- ೩. ಔಚಿತ್ಯ; ಯಂಕ್ತತೆ : (೪). ಪಾಯ್ಗ: ೨. ದುಡ್ಡು 
ಇರೂತನಕ ಎಲ್ಲಾರೂ ಚೇಕಾಗೋದು, ದುಡ್ಡು ಹೋದ ಮ್ಯಾಲ 
ಎಲ್ಲಾರೂ ಘಾನಂಘಫಾನಾ ಆಗೋದು. ಇದು ಲೋಕದ ಪಾಯಾನ ಅದ 
(ಗಂದಾಯಿ. ೦೦೦) ; ಪುಟ್ಟ ಪೈಲವಾನನೇನಲ್ಲ. ಆದರೂ 


ಕುಸ್ತಿಯ ಪಾಯವನ್ನು ನೋಡುವುದು ಎಂದರೆ ಅವನಿಗೆ ತುಂಬಾ ಆಸೆ 
(ರುಕಾ. 4೩). ಹಾಯ್ಕ್‌ : ೪. ದಾಟುವುದು ; ದಾಟುವಿಕೆ : (೪). 
ಹಾಯಿ : ೫. ಗಾಳಿಯ ಅನ:ಕೂಲತೆಗಾಗಿ ದೋಣಿಯ ನಡು 
ಗಂಬಕ್ಕೆ ಕಟ್ಟುವ ನೌಕಾಪಟ;: ಹಡಗಿನ ಪಟ: ತೇಲಿದ್ದು ತೇಲಿತ್ತು 
ಮಖುಳುಗಿದ್ದು ಮಂಳುಗಿತ್ತು ಗುಳಿ ನೀರ್‌ ಬಾಳು ಒಗುಮಿಗುತಲಿಹುದು. 
ಮೇಲೆ ಕೀರ್ತಿಯ ಹಾಗಿ)» ಪಾಪ ಬಿಡುಪಿದೆ ಬಾಯಿ ತೆರೆನೊರೆಯಲಿತಿಹುಸ 
ನಗುತಲಿಹುದು (ಗಂ. 69..೬) ; ಹಾಯಿ ಇರಲಿಲ್ಲ ದೋಣಿಗೆ: ಸುಮ್ಮ 
ಸುಮ್ಮನೆ ಗೊತ್ತೂಗುರಿ ಇಲ್ಲದೆ ಅದು ನೀರ ಮೇಲೆ ತೇಲುತಿಶ್ತು (ಬನಕಂ: 
90೬) ; ಎತ್ತಿದ್ದ : ಹಾಯಿಗಳನ್ನು ಅನುಕೂಲಮಾರುತವು ತಂಬ. 
ಹಡಗವನ್ನು ಸಮುದ್ರವ ಮೇಲೆ ನೇಗವಾಗಿ ಓಡಿಸಿತು (ಬುಣಿಸ. ೭೪). 
೬. ಹಾಯಿಪಟವನ್ನು ಕಟ್ಟಿರುವ ದೋಣಿ; ನೌಕಾಪಟವನ್ನೂ 
ಹೊಂದಿಸಿರಂವ ನಾವೆ: ಹಾಯ; ವ್ಲಾನು ಹಿಡಿಯುವರು ನೀರ ಮೆಲೆ 
ಹೋಗಲು ಉಪಯೋಗಿಸುವ ಸಣ್ಣ ಹರಿಗೋಲು (ಕಮ್ಮುನು: ೦೪೪); ಹೆಲನರಿಗೆ 


ಮುನ್ನೂರು ಹಡಗುಗಳು . . . ಕಡುವೆ:ಗ ಇನ್ನೂರು ಹಾಯಿಗಳು (ಶಾರಸಿ. 


09-೩೨೭) ; ಹಾಯಿ ಬಿಟ್ಟಿದ್ದನ್ನು ನೋಡಿ ಮನೆಯ ದಾರಿ ಹಿಡಿದಿದ್ದೆ ತಾನು 
(ಹೂಸ: ಇ). ಹಾಹ್ಮೆ : ೫. “ಹಡಗಿನ. . . ಪಟಂ ಹಾಹೆಯಕ್ಕು” 


(ಕ:2ನ0ಾ. 0೨೦೨೩) ; ಗಾಳಿ ಷ್ಟು ಹೆರಿದೀತ೨ ಹಾಹೆ ಹುಟ್ಟಿಲ್ಲದಾಗೆ ಹಡಗ 3 


(4ರ್ಯಪಏಾ. ೩೬-೨). 


೫೫೨೧ 


95 


ಪಾಯ್ಮ 
5 ಪಾಯ್ಕ (ನಾ) ೧. ಪುದ; ಅಡಿ; ಚರಣ: “ಪಾಯ (ಪಾಯ, 


ಪಾಯಜಾಮ, 


ಪಾಯಜಾಮ 


ಪಾಯ್ಕಟ್ಟು “ರೀತಿ ; ವೈಖರಿ ; ಕ್ರಮ : ಮರೆಗೋಜಿಯು 
ಹೊಲಿಯುವ ಪಾಯ್ಯಟ್ಟಿನಲ್ಲಿ ಅಂಗಿಯನ್ನು ಹೆೊಲಿಯುವವರು ಈ 
ಊರಿನಲ್ಲಿ ಮತ್ತಾರು ಇಲ್ಲ (69). [ ಆಪಾಯ್ಕ್‌./ತುಳು. ಪಾಯಿ) 
“ಪಾಯ್ಸ” ನೋ. 
ಪಾಯಿ)- 
ಪಾದ” (ತದ್ಕಳೋ. ೨೬); ಗತಿ ಸ್ತಂಭಿಸಿ ಪಾಯಂ [ಶಾಕ.ದಂ] ಪೈಸರಂ 
ಬೋಗಿ ಹಸ್ತಂ ಮಲಂಗಿ ನೋಟಮಚ್ಚೊತ್ತಿ ಮೂರ್ಚಿಸುವ ಮಗಳಂ ಪದ್ಮಾ 
ವತಿ ಕಂಡು (ತುಲುರ- ಹ.೦೬೪-೦6). ೨. ಬಂನಾದಿ; ಅಸ್ತಿವಾರ; ಅಡಿ 
ಪಾಯಂ : ಸಖಿತ್ವದಿಂದಲೂ ಸಂತೋಷದಿಂದಲೂ ಪಾಯ ಗಟ್ಟಿ ಮಾಡುವ 
ಬಗ್ಗೆ . . . ಒಂದು ದಾರಿ ಮಾಡಿ ಇರಿಸಬೇಕಾಗಿ ಇದೆ (ಊಾರೇಂದ್ರ- ೦೬೩) ; 
ಉಪ್ಪಾ ರನಾಗಿ ಪಾಯಾ ತುಂಬಬೇಕು (ಹೊಂಬಯಿ. ೪-೦೪೩) ; ಸದ್ಮದಲ್ಲೇ 
ನಾನು ಮನೆಯ ಪಾಯ ತೆಗೆಸಬೇಳಕಗಿದೆ (ಯೋರಪು. ೩೨)- ೩. 
ನಾಲ್ಕನೆಯ ಒಂದಂ ಭಾಗ; ಕಾಲಾಭಾಗ: "ಪಾಯದ ಮ್ಮ ಪರಾ. 

ಪಾಯ ಹಾಕಿಸು - ಬುನಾದಿಯನ್ನು ಹಾಕಿಸಂ ; ಅಡಿಪಾಯವನ್ನು 
ಹಾಕಿಸು : ಅತ್ತಿಮಬ್ಬೆ ಯೋಚಿಸಿ ಮೊಟ್ಟಮೊದಲು ಜಿನಾಲಯಕ್ಕೆ 
ಪುಯು ಹಾಕಿಸಿದಳು (ರಾಪತಂ. ೦೬೫). ಪಾಯ ಹಾಕು. ಬುನಾದಿ ಹಾಕು; 
ಅಡಿಪಾಯಂ ಹುಕು : ಪಾಯ ಹಾಕಿದ್ದಾರೆ; ಮೇಲೆ ಕಟ್ಟಡ ಎದ್ದಿಲ್ಲ 


(ರಂಗಳ. ೦೩೩). [ಎಪ್ರಾ. ಪೂಯ. /ಸಂ. ಪಾದ) 

ಪಾಯಕ (ನಾ). ಕಾಲಾಳು ; ಪದಾತಿ : ಜಾಳಾಂದ್ರ ದೇಶದ ಅರಸು 
ಆನೆಯನೇಜ? ನಾಯಕ ಪಾಯಕ ಮಾವತಿಗರ ತನತುತ್ರ ಮಾರ್ಬಲ 
ಸಹಿತ ರಾಜಬೀದಿಯೊಳು ಬರುತ್ತಿರಲು (ಸರ್ಶಷ- ೨೦8-೪೩೦) ನ ಜರಿಗೆಯ 
ತುಳುವ ಪಾಯೇರು ಬಿಲ್ಲಎರು ಕಾಡೆರೆಯ ವೀರರು. , .ನಡೆದರು 
ಶರಣವುಣಿಯೊಡನೆ (ಕಾಕರ: ೬೬5. 'ಕೌಲುಪಾಯಕ' ಪರಾ. 


[ಆ ಪತ್ರಿ. ಪುಣಕ್ಕ, / ಸು. ಪಾಯಿಕ] 


ಪಾಯಕು “ಪಾಯು” ನೋ. 
ಪಾಯಖಾನೆ, ಪಾಯಿಂಖಾನವೆ, ಪಾಯ್ಕಾನೆ (ನಾ). ೧. ಶೌಚಗೃಹ ; 


ಕಕ್ಕಸು : ಕಾಮ ತುಚ್ಛವಾದ ಸಂಗತಿ-ಪಾಯಖಾನೆಗಳ ಗೋಡೆಗಳ 
ಮೇಲೆ ರೂಪಿಸುವ ಸಂಗತಿ-ಎಂಬ ಕಲ್ಪನೆ ಆಗ (ಮೂ. ೦೦6); ಉಳದದ್ದ 
ನಿದ್ದೀ ಪಾಯಖಾನ್ಮಾಗ ಮುಗಸಿದಿ ಏನಲೇ: ರುಣಳ್ಕಾ! (ರೆಂದಡಯ. 
000). ೨. ಮಲ; ಅಮೇಧ್ಯ: ಬಾಯಿಲೆ ಬಿದ್ದ ಮಗುವಿನ ಪಾಯಖಾನೆ 
ತೆಗೆಯಲು ಅಕ್ಷಿ ಯಾರೂ ಇರಲಿಲ್ಲ (629). ಪಾಯಿಖಾನೆ : (೪). 
ಪಾಯ್ಪಾನೆ : (8). 

[ ಪಾರೆ. ಪಾಖಾನಹ*, 


ಖಾನಾ; 


ಪಾಯ: 


ಪೂವಿಖಾನೂ ; 


ಹಿಂ. ಸಾಖಾನಾ, 
ಮರಾ. ಖಂಯ್‌ ಬಾನ] 

ಪಾಯಂಜಾಮೆ, ಪಾಯಿ:ಜಾಮ, ಪಾಯೀಜಾಮೆ, 
ಪೈಜಾಮ, ಪೈಜಾಮಾ (ನಾ). ದೊಗಲೆ ಷರಾಯಿ; ಅಳ್ಳಕವಾದ 
ಇಚಾರ, ಸ್ವಲ್ಪ ಹರಿದಿದ್ದ ಪಾಯಚಾಮು, ಮಾಸಿದ ಅಂಗಿ ( 6ಂಗನ. 
03೪). ಪಾಯಜಾಮೆ : £ಪ್ಪುಬಣ್ಣದ ರೇಶ್ಮೆಯ ನಿಲುವಂಗಿ, ಹಕ್ತಕಾಲಿನ 
ನೂಲಿನ ಪಾಯಜಾಮೆ ( ಶ್ರಳಾಶ- ೩. ಪಾಯಿಜಾಮ : ಒಬ್ಬ 
ಸಂಗೀತಗಾರನು ಕುತ್ತಿನಿ ಹಾಕಿಕೊಂಡು 
ಹಂಡುತ್ತಿರಲಾಗಿ (ಕಥನಂ. 3%, 00); ಮೆಲ್ಲನೆ ಕಡಲ ತೆರೆ ಅಂಗರನ 
ಪ:ಯಿಜಾಮವನ್ನು ಮುತ್ತಿಡುತ್ತಿತ್ತು (ಕೊಸ. ೬೨). ಪಾಯಿಜಾಮೆ : 
ಬಣ್ಣ ಬಣ್ಣದ ಪುಯಿಜಾಮೆ, ಅದೇ ರೀತಿಯ ಅಂಗಿ ತೊಟ್ಟ ಈ ವ್ಯಕ್ತಿ 
ದೊಡ್ಡಪ್ಪನೇ ಎಂದು ಯಶೋದೆ ಒಂದು ಕ್ಷಣ ಶಂಕಿಸಿದಳು (ವಾಶ್ಮಲ್ಮ. 98) - 
ಪೈಜಾಮ ; ಅಜಯನ ದೃಷ್ಟಿ ಕಿಶೋರನ ಪೈಜುಮದ ಕಡೆ ಹರಿಯಿತು 


ಪೈಜಾವತಾ : ಶ್ರೀಧರ . . . ವೈಚಾವಾ ಬದಲಿ 


ಪೂಯಿಜಾವಂ 


(ಆತ್ಮಾರ- 34). 


ಖಪಾಯಚಾನು ೫೫೨೨ ಪಾಯಶುದ್ಧಿ 


ಒಮ್ಮೆ ಶಾಂತೆ ದುಲಗಿದ್ದಲ್ಲಿಗೆ ಹೋಗಿ ಮಗುವಿನ ಹಣೆ ಮುಟ್ಟಿ ನೋಡಿದ 

(ಎತತ್ತಲ್ಮ- ೯೩);  ₹ಹರುಶರ್ಟನ್ನು ತೆಗೆಯು2ನು . . . ಪೈಜಾಮಾ 

ಕಳೆದೊಗೆಯುವನು (ಅಕ್ಕರೇ. ೦೦೩). 

[._ ಪಾರ, ಪಾಎದಾಮಹ್‌, ಶಾಜಾಮುಹ್‌ ; ಹಿಂ. ಪಾಯಜಾದತಾ. 
ವಾಜಾ-ಾ;, ವ.ರಾ. ಪಾರ್ಯಜವತಾ, ಪಾಯ್‌ಜಾಮಾ] 


ಪಾಯಜಾಮೆ (ಪಾಯಜಾವಂ' ನೋ. 


ವಾಯಣ್ಣೆ (ನಾ). (2): ಆರಸುಗಳ ಕೈ ಉತ್ತಾರರತ್ತ ಪಾಯಂಣೆ ನಂದಾ 
ದೀಪ ಪುಡನಟ್ಟು ಅಲಂಕುರದಿ:ಪಕೆ ಸಹಾ ನೂಂಣ್ಮ ೩೦ ಲೌ ೦ (ಎಕ.11, 
ಹೊಳಲ. ೭-೩೪ ; 15640) [?] 
ಪಾಯದಳ. ಪೂಯಿಂದಳೆ, ಪಾಯರ್ದಳ (ನಾ). ಕಂಲಾಳಂಗಳ ದಂಡಂ ; 
ಪದಾಶಿಸೆ ೈನ್ಶ . “ಯಾತು ಪಬಾತಿಕಂ ಪೂೋಯದಳ ಪತ್ತಿ ಪಂದಾತಂ 
ಪದಾಜಯಂ ಪದಿಕನೆನೆ ಕಾಲಾಳಿ"” (ಕುಂಗಂ- 68-೨೬): ಒಂದು ಕೊ:ಡಗ 
, ಎ.ಆ ಪುರದರಸು ತನ್ನ ಪಾ[ಕಾಕಾಂ. ಪ್ರ್ರ]ಯದಳ ಸಹಿತ ಬಂದರೆ ಒಂದೇ 
ಬಾರಿ ದುುಜದು ನುಂಗಿತ್ತ ಕಂಡೆ (ಅವಕ. ೪-೨೦೦); ನೂಕಿತೆೊಂದೇ 
ವುಘೆಯಲಿ ರಥ ನುಕುಸಾವಿರ . . . ಲಕ್ಕಪಂಯದಳ (ಕುವ್ಮಾಳ. ೨-೪) ; 
ಕದನದ ಗಾಯದಲಿ ನೊಂದೆ ೧ಜಲಿ ಬಾಯಲಿ ಜೆರಳನಿಟ್ಟುದು ವೈರಿಪಾಯ 
ದಳ (ಶಳತ. ೯೩೪); ಯರ, ಪಾಯದಳ, ದಳದಳದ ವೆರಗೆ. ಬಂದು 
ಬಂದೆತ್ತಲುಂ . . . ಬೀಡುಬಿಟ್ಟಿಳಿಯೆ? (ಶಾರಸಿ. ೩-೦೦೪). ಪಾಯಿದಳ : 
ತುರಗ ಕರಿ ರಥ ಪಾಯಿದಳ ಬಲ ಹೊರಳಿಯೊಡೆದುದು (ಕುವ್ಮಾರ್ರೋ- 
0೨-೦೪); ಬಂದು ಭಂಡಾರ ಬೊ ಕ್ಕ ಸರು ಲ್ಲಿ ಪ ಟ್ಟೆ ಯು ಒಂದು 
ಉಳಿಯದೆ ಪಂಯುದಳವ ಇಂದು ಒಪ್ಪಿಸಿ ಹೋಗು (ಹಂಸಾಂ. 90-008) ; 
ಅರ್ಜುನನು ಪಾಯಿದಳದ ಮೇಲೆ ಕಾಣಿಸಿಕೊಂಡು ಅದನ್ನು ,,, ನೋಯಿಸಲು 
(ಕೃ ರಾವಿ. ೦೦೪) - ಪಾಯಳ : “ ವಾಯ್ತ್ದಳ (ಪಾಯದಳ) _ಪಾದದಲ ೭ 


ಪಾಯಭರಣಿ (ನಾ). ತಳಪಾಯಂವನಲ್ನ ತಂಂಬಂವುದಂ : ಅಡಿಪಾಯಂ 

ವನ್ನು ಮಂಚ್ಚೌವುದಂ : ಈಗ ಬಸವಂತಶಿ_ಶ್ಯಾಮಲಂಯರ ನಡುವೆ 

ಚೈನಾ-ಭಿತ್ತಿ ನಿರ್ಮಿಸುವ ಹಂಚಿಕೆ ಹಾಕಿದ್ದ. ಭಿತ್ತಿಯ ಹಂಯಭರಣಿ 

ನರಬಲಿಗೆ ಆಸುರಿಸಿತ್ತು (೧ೀಶಹ. 11; avs). [ಪೋಯ್ಯೊ + ಎಭರಣ,] 

5 |ಪಾಯರಿ (ನು). ಅಂತಸ್ತು ; ಪದವಿ: ಐ ಪಾಯರಿ ಏರಾಕ ಚತ್ತೀ 

ದೆಲಾ. ಮೊದಲ ನನ್ನ ಇಲ್ಲಿ ಬರೇ ಮುಸುರೀ ತಿಕ್ಕಾಕ ಕರತಂದಿ. ಈಗ 
ಮದುವೆಗೆ ತಯಾರಾದಿ «6ಕ್ತರ. ೦೦೪). [*- ಮರಾ. ಪಾಯರೀ] 

ಪಾಯಲಿ, ಪಾಯಿಲಿ, ಪಾಯಿಲೆ (ನಾ). ಧಾನ್ಯವನ್ನು ಅಳೆಯುವ, 

ನುಲು ಸೇರಿನ ಒಂದು ಅಳತೆ: ೪ ಶೇರಿಗೆ ೧ ಸೊಲಿಗಿ, ಪಾಯಲಿ 

10] ಅಥವಾ ಚೆಚ್ಛ್ಚಿ . .. ೨೦ ಮುಣಕ್ಕೆ ಅಥವಾ ೧೦ ಹೇರಿಗೆ ೧ ಖಂಡುಗ ; 

ಈ ಪರಿಮಾಣಗಳು ಬಹುತರವೊಂದೇ ಸವನಾಗಿ ಯೆಲ್ಲ ಕಡೆಯಲ್ಲಿ ನಡಿಯು 

ತ್ತವೆ (ಕ0ಗ- 30) . ಪಾಯಿಲಿ : ರೂಪಾಯಕ್ಕೆ ಇಷ್ಟು ಪಾಯಿಲಿ 

ಮೇಲೆ ಅಂತಾ ಇರತಕ್ಕ ಜೀನಸುಗಳು (ಮುಂಬಕ್ಕಾ- ೦೩೩). ಪಾಯಿಲೆ: 

ಚೂರುಮರಿ «ಅಕ್ಕಿ ಅರಳು) ಮುಂಂಬಯಿಯಲ್ಲಿಯ ಅಳಿಯುವ ಪಾಯಿಲೆ 

26 ೨೦೪ ಸೂರ್ತಿ ರೂಪಾಯಿಯ ಭಾರ ಇರುತ್ತದೆ (ಮುಂದಿಧ್ಯಾ. ೦೩೩) - 


ಪಾಯವಟ್ಮ , ಪಾಯಿವಟ್ಟ (ನು). ೧. ಕಾಲಿಗೆ ಹಾಕಿಕೊಳ್ಳುವ ಒಂದು 
ಬಗೆಯ ಆಭರಣ ; ಕಾಲಂದುಗೆ ; ನೂಪುರ : “ಸಿಂಜಿನಿ ಹಂಸಕಂ 
ಕಡೆಯ ಪೆಂಡೆಯಂ ಪಾಯವಟ್ಟಿಂ” (ಮಗಾ: ೦೦೨-೩೦) ; ನೆಂದಿವಟ್ಟದ 
ಪಾಯವಟ್ಟಮುಮಂ ... ವಿವಿಧ ಕಿಸಲಯುದ ಕಿಸಲಯೆವಸಮಂ ಮನೋ 
ಹರಡಿನೆ ಸಮೆದು ತಮತಮಗೆ ಪಸದನಂಗೊಂಡು (ಕಂದ್ರಥು. ೬-೦೦೪ ವ); 
ರಾಜೀವಲೋಟಚನೆ ಕಳುಹಿದಳು ವಿಕ್ರಯಿಸಲೆಂದದೆ ಪಾಯವಟ್ಟವನು 
(ಒತತ್ರ. ೪೨-೦೨) ; ಉಲಿವ ನೇವುರ ಪಾಯವಟ್ಟದ ಲಲಿತಕಂ£ಣ ತೋಳ 


29 


[( - ಮರಾ. ಪಾಯಲೀ] 
| 


ಕಾಲಾಳ ಸೈನ್ಯ” (ತದ್ಕಳೋ. 3೬); ಮಂಜದನೊಗ್ಗಿನ ಪಾಯ್ದಳವನು ಬಂದಿಯ . . . ಕೋಮಳೆಯರೆಯ್ರ$ಿದರು (ಶ್ರಶುರೀ. ೪-೨೪) ; ಬಾಯಿ 
(ಉವ್ಮಾರ್ತೂ «- 8-೬0); ನೆರೆದುದಗಣಿತದರಸುಗಳು ಕರಿಶುರಗರಥವಾ ಯ್ದ | ೭6 ಬಡಿಕ ತವಸಿಗಳ ತಾಯೆ ನೀ ಕೆಡೆಮೆಟ್ಟೆನುತೆ'ಕುಲಂದುಗೆ ಪಾಯವಟ್ಟವ 
ಳದ ಸಂದಣಿ (ಕಳತ- 4-30); ವಾಜಿಯ ಕಾಸಿಂ ಪಾಯ್ಮಳಂ ಸಡಗರದಿಂ ತಂದಿಕ್ಕಿವರು. (ತೋಹತ. ೨೩-೪೬). ೨. ಗೌರವಸೂಚಕಚಿಹ್ನೆಯಾಗಿ 
ನಿಚ್ಚವಯಣದಿಂ ದೇಶದೇಶಂಗಳ: ಕಟ್‌ಕಟಿದು ಪೋಗುತುಮಿರ್ದುದು ಕಾಲಿನಲ್ಲಿ ಧರಿಸುವ ಒಂದು ಬಗೆಯ ಆಭರಣ ; ಕಾಲ ತೊಡರು ; 
(ಉಮಾ ಕ್ಕ. 20-೨). [ ಪಾಯ್ಕ--ದಳ್ಳ (ಇದಲ)) ಪೆಂಡೆಯ ; “ಪಂಯವಟ್ಟ. ಪಐಂದಪಟ್ಟ - ಪೆಂಡೆಯ” (ತದ್ಮಳೋ- ೨೬) ; 
ಪೂಯದಟ, ಪಾಯಿದಟಿ (ನಂ). ಸಾಪಾಯಂದಳೆ : ಪೂಯುದಟವೆ:ಲ್ಲ ಪಾದಪಟ್ಟ - ಖಾಯವಟ್ಟಿ (6ಕಕುವ- ೨9 ಪ್ರಯೋ); ವೀರಮುದ್ರಿಕೆ 
ಮೆಚ್ಚು ಮುಜ್‌ದುಂ ೭ ಜಂದಜಿಯುಗೆ ತೆಅೇಪುವಡೆದಿದಿರೊಡ್ಡಿನ ತೇರೊ | 80 ಪಾಯವಟ್ಟ ಕಂಂಚಿದುಮು ಹಾರ ಕೇಯೂರ (€ಳೋಪು 2-೭೦). ಪಾಯಿ 
ಡ್ನುಗಳ್‌ ಶೂರಸೂರಥಿಪ್ರೇರಣದಿನೋರೆೊಂದಂ ಪತ್ತೆ ಸುರ್ಚಿದಾಗಳ್‌ ವಟ್ಟ: ೧. ರುಣರೆಂಬ ನೇವುಶ ಪಾಯಿವಟ್ಟಂಗಳು ತರುಣಿಗೊಪ್ಟಿದವು 
(30ದ್ರಫೆ. ೧-೭೬೪ ವ) ಪಾಯಿದಲಿ: ಮೂಲಬಲದೊಳ್‌ ... (೧೬೩೫. ೨-೦೨೬) ; ಕೇವಾದರೆಯ ಬಂಡುಣಿಸಿಗೆಳಸಿೆೈತಂದಿಹ ಮದ 
ನೂಟಾನೆಯೊರಾಬುಸಾಸಿರಕೂದುರೆ ಲಕ್ಕ ಪಾಯಿದಟಿವತಾಯ್ಲೆಂದು ಹಂಸೆಯಂತೆ ಚೆಂದದ ಮುತ್ತಿನ ಪಾಯಿಎಟ್ಟದ ಪವದ್ವಂದ್ಯವೆಸಿದು 
ಲೆಕ್ಕಿಗಂ ಬಿನ್ನಎಸೆ (೬9ವೆಂ. ೨೨-೦೪). [ ಪಾಯ್ಕ 4 ದಟ] ವಂದವಳ (ಳಂನಎ. ೯-೨೨). [೭ ಸಂ, ಪಾದಪಟ್ಟ) 
ಪಾಯದೂತ (ನಾ). ಕಾಲಾಳಂ : ವಫಾಯಮಾದರರಿಕಾಲನಾ ಪಾಖು[35 | ಪಾಯವಧಾರು (ನಂ). (ಆಚಾರ್ಯರು, ರಾಜರು ವಂಂತಾದವರನ್ನ್ನು 
ದೂತರತಿವೇಗದಿ೦ (ಖಾರಾಸ್ಕ- 3-9-89). [ಪಾಯು ದೂತ] ಕುರಿತ) ಕೊಂಡಾಟದ ಒಂದು ನಂಡಿ ; ಪರಾಕು ಹೇಳುವಾಗ 
ಪಾಯದೆ "ಫೂಯೀಃದೆ' ನೋ. ಬಳಸ:ವ ಒಂದು ಮಾತು: ಹಾಯವಧಾರುಯೆನನೆಲು ಗಜಮಶಪ್ತಕ 
ಪಾಯದ್ರಮ್ಮ (ನಾ). ದೃಮ್ಮದ ನಾಲ್ಲನೆಯ ಒಂದಂ ಭಾಗ; ದ್ರಮ್ಮದ ದೊಳಳ ನಟ್ಟು ಕೈವೀಸೆ ಭೊ:ರೆಂಬ ಲಗ್ಗೆವಜಕಿಗಳ ಬೊಬ್ಬೆಯ.ಬೃರಂಗ 
ಕಾಲಂಭಾಗ : ವಾಯದ್ರಮ್ಮಂ ಅಡಿಗಚ್ಚು ಕಾಣಿಕೆ (ರೊಂಳಣಾ- ೦೯೩೪: ಳೊಳು ಚಂದ್ರಾದಿತ್ಯ ಮುತ್ತಿದ ಶಿವಾಲಖುದನು (ಸೋರುತ- ೩-೭); 
ಬಂಕಾಪುರೆ. ೩-೦೪ : 084). [ಪಾಯ್ಮ+ ದ್ರವ] £9 ಇನನಂದನನು . . . ಮುಂದೆ ಪೂಯೆನಧಾರು ರಿಪ್ರನೃಪಬಂದಿಕಾಅ 
ಖಾಯುನ್ನೇರಳೆ (ನಾ). ಒಂದಂ ಬಗೆಯ ನೇರಿಳೆ : ಕರೇನೇರಳೆ. ಪಾಯ ವಧಾರು ಧಿತುಪಯವೆಂದು ಕಳಕಳ ನಜಜ: ಮಿಗೆ ಕುರುಭೂಮಿಗೈತಂದ 
ನ್ಹರಳೆ (ಮೈಕಿಗ. ೬೩-೦೪೯೬). (? + ನೇರಳೆ (ಎನೇಜ್‌ಲ್‌)] (ಕುಪ್ಕಾರ್ರೊಃ. ೦-೦೯): ಕೆಲದ ಪಾಯದಧುರುಗಳ ಮಂಗಳ೨ುಹೂ 
ಪಾಯಬಂದ (ನಾ). ಕುದಂರೆಯ ಹಿಂಗಾಲಿಗೆ ಕಟ್ಟುವ ಹಗ್ಗ ; ಚಾಡಿ: ರದವೆಸೆಯಲುತ್ಸವದೊಳಗೆ ಸುಮುಹೂರ್ತದಲ್ಲಿ ಹೊಕ್ಕರು ಹರಿಬಲರು 
ಪುಶಳಂ. . .ಧುಬೆಗೆ ಹೋಗಿ ಬಂಪೂಸಂಹೇಬನ ಕುದುರೆಯ `ಪಾಯಬಂದ ಪುರವ (ನಳಾಗ- ೦೦-9೨-೩). [ಪಾಯ್ಯ 4 ಅವಧಾರು]* 


ಕಾಡಣಿ"ಯನ್ನು ಬಿಚ್ಚಿಕೊಂಡು. ತಿರುಗಿ ಕೋಣೆಗೆ ಬಂದು ಬಾಗಿಲು| ಆ ಪಾಯಶುದ್ಧಿ (ನಾ). ಕಟ್ಟಡ ಮುಂತಾದುವಕೆ ತಳಹದಿ ಹಾಕುವಾಗ 
ಹಾಕಿಕೊಂಡಳು (ಗ್ರಾಪಾಯ. 090). [ *ಮೆೊಕಾ. ಪಾಯ್‌ಬಂದ್‌ ] ಅಡಿಪಾಯದಲ್ಲಿ ಅಮಂಗಳಕರವಾದುದೇನೂ ಇಲ್ಲದಿರುವಿಕೆ, 


ಪಾಯಸ 


ಶುದ್ಧವಾಗಿರುವಿಕೆ : ಮನೆ ಕಟ್ಟುವಾಗ ಪಾಯುಶುದ್ಧಿ ಚೆನ್ನಾಗಿರಬೇಕು 
(ಕತಿ). ( ಪಾಯ್ಯು-ಶುದ್ಧಿ ] 
ಪಾಯಸ (ನಾ)- ೧. ಅಕ್ಕಿ, ರವೆ, ಗಸಗಸೆ, ಸೇವಗೆ ಮುಂತಾದುವು 
ಗಳನ್ನು ತುಪ್ಪದಲ್ಲಿ ಹುರಿದು, ಹಾಲಿನಲ್ಲಿ ಬೇಯಿಸಿ ಸಕ್ಕರೆ ಅಥವಾ 
ಬೆಲ್ಲವನ್ನು ಸೇರಿಸಿ ಸಿದ್ಧಪಡಿಸುವ ಒಂದು ಬಗೆಯ ಸಿಹಿಪೇಯ : 
“ಕ್ಷೈರೇಯಂ, ಪಾಯಸಂ, ಪರಮಾನ್ನಂ-ಈ ೩ ತುಯ್ಯಲ” (ಹಂಯು. 
೫೩-೦೬6) ; ಮುದದೆ ಮಾಡಿದಳ್‌ ಪುಯಸಮಂ ನವಫ್ಮತಸಮನ್ವಿತಂ 
ಸಿತಸಹಿತಂ (ಶಂತಕಂ- ೦೩೪-೨3) ; ದೇವ ಪರಡಿಯ ವಾಯಸನನುಣ್ಣು 
ದಮ್ಮಯ್ಯ (686. ೭-೦೨೪) ; ಶಾಕಶೀಕರಣೆಯ ಗಾಡಪೋಡಣಿಯ ಸುಪಾಕ 
ವೊಗ್ಗರಣೆ ಪುಯಸವ. . . ಬಡಿಸಿವರು (ಕಕತ. ೪-೩೪). ೨. ಒಂದು 
ಬಗೆಯ ಗಂಧದ್ರವ, ; ಲೋಬಾನ : “ಹಾಯಸಃ, ಶ್ರೀವಾಸಃ, 
ವೃಕ್ಷಧೂಪ।, ಶ್ರೀವೇಷ್ಮಃ, ಸರಳದ್ರ ವಃ ೫ ಸರಳದೇವದಾರುವೃಕ್ಷದ 
ಬೊಂಕೆ, ರ್ಯಾಳದ ಬೆೊಂಕೆ” (ಸಿದ್ಧಾಂತಿ. 306). [ಸಂ.7 
ಹಾಯಸಂಕಲೆ (ನಾ). ಕಾಲಿಗೆ ಕಟ್ಟುವ ಸರಪಣಿ, ಸಂಕೋಲೆ : 
“ಪಾಯ(ಪಾದ) ಸಂಕಲೆ -ಪಾದಶೈಂಖಲೂ” (ಕದ್ಮಕೋ. ೨೬). 
( ಪುಯ್ಕು--ಸಂಕಲ್ಮೆ ) 
ಪಾಯಜ (ನು). (?) : ಬಯ್ಮಂಗೆ ಪಣಮುುಮೊ[ಂದುಂ] ಪೊಯ್ಮಂಗುಜಿು 
ಪಣಮಿಜ್‌ಯೆ ಪನ್ನೆರಡುಪಣಂ ಪಾಯಜದೆ ಸುರಿಗೆಗಿರ್ಶಿರದೆಯ್ದಿದವಂ 
ಗೆಂಟುಪಣಮೆ ದಣ್ಣಂ (2ೌ೩3- 1x-1, 00೨-೪೫ ; 2046)- (7?) 
ಹಾಯಾಳ (ನಾ). ದೂತ ; ಹರಿಕಾರ; ಸಂದೇಶವಾಹಕ : ಪಂಚ 
ಶರನ ಪಾಯಾ ಠಾಕಾಂ. ಯ್ಹಾ, ಯ್ವಾ ] ಳನಂತೆ ಚಂಚರೀಕದ ಕುಂಚ 
ಮನಿತ್ತಿ ಕಿಂಜಲ್ಕದ ಕೆಂದೂಳಿಯೊಳ್ಳೊರೆದು ಮುಕರಂದಬಿಂದುವೆಂಬ 
ಬೆವಂರಂ ಪೇಜ್‌ ವರಿತರ್ಪ ತಣ್ಣೆಲರಿಂ . . 
le ಕ): ಗಾಳಿಯ ಮುಂದೋಡುವ ಜಂಘಾಳಹಯದ್ವಯಮನೇಉ್‌ 
ಪಥಗತಪುರವಹಳಾಳಿಗಳಂ ಕಟ್‌ದಾ ಜಂಘಾಳರ್‌ ಪಾಯಾಳರೆಯ್ಲಿ 
ಶೌರೀಷುರವೂಂ (ಕುಣಾಶೇ. 8೨೭೭). [ಎಪ್ರಾ. ಪಾಯಾಲ] 
ಪಾಯಾಳು (ನಾ). ಪಾದಚಾರಿ: ಗುರುವೆಂಬ ಅಂಜನ ಶಿಷ್ಕನೆಂಬ 
ಪಂಯಾಳು (ಇನ್ನ. ಕ. ೬೨೩-೦9೦೦). [ಪುಯ್ಯು--ಆಳ್ಕು ( ಆಆಳ್ಮ್‌) ) 
ಪಾಯ (ನಾ): ೧. ಪಾಪಿ; ಪಾಪಿಷ್ಠ: “ ಪಾಯಿ. ಪಂಪಿನ. ೨. ಪುದ 
(ಕದ್ಕಳೋ.- 3೬). ೨. ಬಡವ ; ನಿರ್ಗಶಿಕ : "ಪಂಖಿ। ಇ ಬಡವಂ” 
(ಕಕ್ಕ: ೦೬೬). 'ಬಡಪಾಯಿ' ಪರಾ.” ( ೬ಸಂ. ಪಂಪಿನ) 
ಪಾಯ್ಕಿ, ಪೈ, (ನಾ). ೧. ಒಂದು ನಾಣ್ಯದ ಹೆಸರು: ಪ್ರತಾಪ ಚೌಲ 
ನಾಲ್ಕೂಂ ಸತತಂ ಚೌಲಕ್ಕೆ ನಾಲ್ಕು ಪಾಯಿಗಳಕ್ಕುಂ ಅಶಿಶಯದ ಪಾಯಿ 
ಯೊಂದಕೆ ಗ೫ಸಂಖ್ಕೆಯ ಗಿತಿಯುಯೆಂದ (ನೃನಶಾ. ಅನುಬಂಧ 1. 3-೨೬); 
ಪ್ರಶಾಪಕೆ ಪಣವು ಬಾಣಂ... ಪ್ರಶಾಪಕಂ ಪದಿನಾಜುಪಾಯಿ 
ಚೌಷಷಖ್ಟಿಗಿತಿಗಳುವುಂ (ಕೃಠಕಾ- ಅನುಬಂರ 1, 8-೨6): ಪೈ : ೨. ಹಿಂದೆ 
ಚಲಾವಣೆಯಲ್ಲಿದ್ದ ತಾಮ್ರದ ಒಂದು ಸಣ್ಣ ನಾಣ್ಯ ; ಆಣೆಯ 
ಹನ್ನೆರಡನೆಯ ಒಂದು ಅಂಶ ; ಒಂದು ಬಿಡಿಗಾಸು: ಮುಪ್ಪಾ 
ನವ ಮೂಹುವೀಸಕ್ಕವು ಪೈಗಳವುಗುಶ್ತಿರಲು ಧಾರಣೆಯೊಳಿಪ್ಪತ್ತು 
ಹಣವು ಹಾಗಕೆ ತಪ್ಪ ದೆಯೆ:ಷ್ಟೆಂದು ಪೇಳು (ರಾಸ್ಕರ- ೬-೦೪) ; ಜಗದೀಶ 
ಚಂದ್ರನು . . . ಒಂದು ಪೈಯನ್ನೂ ತೆಗೆದುಕೊಳ್ಳದೆ, ಶ್ರದ್ಧಾಸಕ್ಕಿ 
ಯಿಂದ ತನ್ನ ಕೆಲಸ -ನ್ನು ನಿರ್ವಹಿಸಿಕೊಂಡು ಬದನ (ಸಸ್ಮಳ. 6೬). 
೩. ಈಗ ಚಲಾವಣೆಯಲ್ಲಿರುವ ರೂಪಾಯಿಯ ಮೂರನೆಯ 
ಒಂದು ಭಾಗ; ಒಂದು ವೈಯನ್ನು ಖರ್ಚು ಮಾಡಲೂ ಹಿಂದುಮುಂದು 
ನೋಡುವ ಸ್ವಭಾವ ಅವರದು (ಕೂಂ)- 
[ “ಮರಾ. ಪೈ, / ಪ್ರಾ. ಪಾಯ. / ಸಂ. ವಾದ] 


೫೫೨೩ ಪಾಯಿಸು 
ಪಾಯ್ಕಿ (ನಾ). ಮೊಳಕೆ: ಬೀಸದ ಬೆಳ್ಳುಳ್ಳಿಯ ಹಿಳುಕುಗಳನ್ನು 
ಸೀಳಿದರೆ ಮೊಳಕೆ ಬ:ದಿರುವುನು ಚೆನ್ನಗಿ ಕಾಣಿಸುತ್ತದೆ. ಅಂತಹ 
ಪೂಯಿಗಳನ್ನು ೪.-೫ ಅಂಗುಲ ದೂರಕ್ಕೊಂದಿರುವಂತೆ ನೆಡಬೇಕು 


(ತರರೆ. ೩೩): (?). 


$ | ಪಾಯಿಂಟ್‌ 'ಪಾಯಿಂಟು' ನೋ. 


25, 


ಎ. ಮುನಂಗೊಳಿಸಿ (ಅರ್ಥನೇ. 4 


25 


30 


38 


4n 


$6 


ಪಾಖಿಂಟು. ಪಯಿಂಟು, ಪೂಯಿಂಟ್‌, ಪೈಂಟು (ನಾ). ೧. ವಿಷಯ; 
ಅಂಶ : ಈ ಕೆಳಗೆ ವಿವರಿಸಿರುವ ಪಾಯಿಂಟುಗಳನ್ನು ವಿಚಾರಿಸಿ ಅವು 


ಗಳನ್ನು ನೋಟು ವತಾಡಿಕೊಳ್ಳಬೇಕು (ಗ್ರಾಮಾಳ. ೩೭); ಇಲ್ಲಿರೋ 
ಪುಯಿಂಂಟಿಷ್ಟೆ ನೋಡು (ಎಬುಳ. ೫). ಪಯಿಂಟು : ೧. ನನಗೂ 
ನಿಮ್ಮ್ಮ. ಪಯಿಂಟು ಸಮನೆಂದೇ ಕಾಣಿಸುತ್ತದೆ (ಕೂಕತ್ಕ- 330). 


ಪಾಯಿಂಟ್‌ : ೨. ಮುದ್ರಣನಲ್ಲಿ ಅಚ್ಚಿನ ಮೊಳೆಗಳ ಅಳತೆಯ 
ಒಂದಂ ಮಾನ : ಅಚ್ಚುಮೊಳೆಗಳ ತಯಾರಿಕೆ ಮತ್ತು ಇತರ ಕೆಲವು 
ಮುದ್ರಣಕ್ಷೇತ್ರಗಳಲ್ಲಿ ಪಾಯಿಂಟ" ಎಂಬ ಕ್ರಮಬದ್ಧ ಅಳತೆಯ? 
ಬಳಕೆಯಲ್ಲಿದೆ. ಪುಯಿಂಟ* ಎಂದರೆ ೧/೭೨ ಅಂಗುಲ (ನತುದ್ರಳ. 03). 
ಪೈಂಟು : ೧. ಹೌದು ಅಮ್ಮ , ನೀವೆನ್ನುವ ಪೈಂಟು ಸಮ ಕೃಶ್ಮಡೂ: 
(+ ಇಂ. Point] 

[xo.} 


4೪). 

ಪಾಯಿಕ (ನಾ). ಕಾಲಾಳು ; ಪದಾತಿ. 

ಪಾಯಿಕು 'ಪಾಯ್ಕ್ಯು' ನೋ. 

ಪಾಯಿಖಾನೆ 'ಪಾಯಖಾನೆ' ನೆೋೀ. 

ಪಾಯಿಜಾಮ 'ಪಾಯಜಾಮ' ನೋ. 

ಪಾಯಿಜಾಮೆ 'ಪಾಯಜಾಮ' ನೋ. 

ಪಾಯಿತರ್‌ 'ಪಾಯ್ತರ್‌' ನೋ. 

ಪಾಯಿದಳ "ಪಾಯದಳ' ನೋ. 

ಪಾಯಿದಟ 'ಪಾಯದಬಿ' ನೋ. 

ಪಾಯಿದೆ "ಫಾಯಿದೆ' ನೋ. 

ಪಾಯಿನಿ (ನಂ). ಒಂದು ಬಗೆಯ ತಂಶೀವಾದ, : ವಿಪಂಚಿಕೆ' ಚಿತ್ರಿಕೆ 

. ಪಾಯಿನೀ ರಾಗಮಾಲಿನೀ ಕಾಲಕೀಯೆಂಬ ಮೂವತತ್ತಿಮೂಜು 

ತಂತ್ರಿ ವಾದ್ಯಂಗಳಲ್ಲಿ (೧ವೇಕ- ೨೩೩) - [21 

ಪಂಯಿಪೋಸು 'ಪುಪೊಃಸು' ನೋ. 

ಪಾಯಿಲಿ 'ಪೂಯಲಿ' ನೋ. 

ಪೂಯಿಲೆ ' ಪುಯಲಿ ' ನೋ. 

ಪೂಯಿವಟ್ಟ : " ಪಾಯಮಟ್ಟ ' ನೋ. 

ಪಂಯಿಸು, ಪಾಯ್ಸು, ಹಾಯಿಸಂ, ಹಾಯ್ದು, ಹಾ (ಕ್ರಿ). 
೧. ಹಾರುವಂತೆ ಮಾಡು; ನೆಗೆಯುವಂತೆ ಮಾಡು: (೪. 
೨. ಹರಿಯುವಂತೆ ಮಾಡು ; ಪ್ರವಹಿಸಂವಂತೆ ಮಾಡಂ : (೪). 
೩. ದಾಟುವಂತೆ ಮಾಡು ; ದಾಟಿಸು: ತೊಜ್‌ಯ ತಡಿಯೊ 
ಳೋಡಮಂ ನಡೆಯಿಸುವ ಮುತ್ತ್ಸ್ವಗಂಧಿಯಂ ಕಂಡೆಮ್ಮುನೀ ತೊಲಕಿಯಂ 
ಪಾಖಿಸೆಂಬುದುಂ (ಕಂಠಂ. ಮುನಿಯ ಖುಸೇಮಂ 
ಮಳ್ಗಿಸಲ್ಯನ್ನ ಉಬ್ಬೇಶ್ವರನಂ ಪಾಯಿಸ(ಲ) (ಲಾ?) 
ದರಿಸುವಂ . . . ಕುಂಧರಾಜಂ (ಕುಂ. ೩-೬) - ೪. ಮೇಲೆ ಬೀಳು 
ವಂತೆ ಮಾಡು ; ನುಗ್ಗಿಸು : ಹೆಳ್ಮರ ಸಮರದೊ೪' ಮುರಾರಿ 
ಮಾರನಾಗಿ ಂದುರೆಯ ಪಾಯಿ೫ ಶಾನ್ನಯವದಿಜಿದು (ಎಕ. 
ನಂ8ನ, ೧೨೨-೦೩; ಸು. 8669) ; ಮುಂ ಪುಸಿದಿವನಿಂತೆ ಪಾಯಿಸಿದನಿಂವ್ರ 
ನೊಳಾದಿನರೇಂದ್ರರೆಲ್ಲರಂ, (ಶಂಕರಾ, 8-೬೨);  ನೂಂಕುವಿಭಸಂತತಿ 
ಪಾಯಿಸುವಶ್ವವೃಂದಮರ್ವಿಸೆ _ ಕವಿತರ್ಪರಾತಿಚತುರಂಸಪತಾಕಿನಿಯಂ 
ಮಂಕುಂದನೀಕ್ಷಿಸಿ ಮುಳಿದೆಚ್ಚನಾ ಪಡೆಗೆ ಮಾರ್ಪಡೆಯಂ (೫ಗಂ. ೮೪-೪೪); 


0-೬೯ ಠ)।ಃ 
ಹಿನತ್ಮಾದ್ರಿಯಂ 


ಪಾಯು 7೫೨೪ ಪಾಯ್ಕು, 


೫. ಒಳಗಾಗುವಂತೆ ಮಾಡು ; ಒಳಗಾಗಿಸು : ಲೇಸಲ್ಲದ ಸುಖಕ್ಕೆ ಎಸ್ರ ನನಲಂಕರಿಸಿಕೊಂಬಂದದಿಂ  ಕರ್ಮದಿಂ ದಗ್ಮದೇಹವನೆ ಬಟ್ಟು 
ಪಾಯಿ* ನೆೊ:ಯ))ಸುವಿಂದ್ರಿಯಂಗಳುಮಂ (ರರ್ಮಾಮ್ಮ. ೯-೨೩). (ಊೀಕೈಫು. ೬-೬-೩೩). ಹಾಕು: ೨. ಇಡು; ಇರಿಸಂ: ಅಸುವಿಲ್ಲ 
ಓ. ಹೋಗ(ವಂತೆ ಮಾಡು; ಚಲಿಸುವಂತೆ ಮಾಡು; ವನ್ನ ಡೆಸು: ದಂಶಿರ್ದೊಡಿವು ಸತ್ತ್ತಿವೆಂದು ಭಾವಿಸಿ ಬಅ್‌ದೆ ನೆಲಕೆ ' ಹಾಕದೆ 
ಪೊಳೆವ ಬಾಳುಳ್ಳಂಗಳಂ ಪೊ:ಲೆ ವಂಯಿಸಲೆಂದಿರ್ದಳಎಂ ಪೊದಟಕ್ಕೆ ಸೆಯೆ ಪತಾಣಂ (ಸನ್ನು. ೨-೩೬) ;: ನಾನು ಅವರ ಮನೆಗೆ ಕಾಲು 
ಚಕ್ರಾರಾವಂ (6ರಿಶ್ರ. 09-000); ಬೆಲಗಸೆ ತೀವಿಕೊಂಡ) ಉಡಿಯಲ*| 5 | ಹಾಕುವುದಿಲ್ಲ (69). ೩. ಸಂ; ತೊಡಂ ; ಬೇಸಗೆಯಲ್ಲಿ 
ಮೊಗೆಯಲ? ಕೊಡಗೊಂಡು ತಿದೀ' ಇ ಪರಿನೀರಿನೊಳ” ಪರಿಯ ಹತ್ತಿಬಟ್ಟಿ ಹಾಕಬೇಕು (69). ೪: ಸ್ಕುಹಿನೆಂ : “ ಅಂಗಡಿ 
ಲೋಳಿಯಿಸಲ" ಪಜ್‌ಗೋಲನಿಕ್ಕೆ ಪಾಯಿಸಲ"/ ೫. ಪಾಯ್ದ ಲೆ ] ನೆಲೆ ` ಹಕು ಪರಾ. '೫. ನೆಡು; ಬಿತ್ತನೆ ಮಾಡು: ನಮ್ಮ ದುನೆಯ 
ಯೆಂದು. , . ಬಗೆದುದಂದು ಜನಂ ಘನಚಂದ್ರಿಕು:ಬುವಂ (sg: ಮುಂದೆ ಒಂದು ಮುಖ್ಲಿಗೆಯ ಬಳ್ಳಿಯನ್ನು ಹಾಕಿದ್ದೇನೆ (69). 
೪). ಪಾಯು : ೪. ಭೀವಂಯ್ಯನ ಮಗಂ ಪರ್ಗ್ಗ ೬. ಸಂದಿ; ಹೊಯಂ, ; ಎರೆ: ಗಿಡಗಳಿಗೆ ದಿನಾಲು ನೀರು 
ಬೆಣಾಯ್ಕಂ HEN ಕುಂಭಸ್ಥಳಕ್ಕೆ ಕುಡುಕ ಪಾಯ್ಸ ಸತ ಡೆ] 10 ಹಾಕಬೇಕು (6). ೭. “ ತೂರು ; ಎಸೆ; ಬಿಸಂಡಂ : ಒತಲು 
(ಎಳ. ೫1, ಮದ್ಮಗಿ, ೭೦೨೪; ಸು. 900). ಪ, ಸೇರಿಸಿಕೊಳ್ಳು ದಿಟವೆಂದಡೆ , ಅದು ಒಡೆಯಹಾಕುನ ಕುಂಭ (ಕೋಂ830. ೩-೦೩); 
ಕೂಡಿಸಿಕೊಳ್ಳು : ವದನಂ ಗೆಲವಿಂ ವಿಧುಬಿಂಬದ ಕಳೆಗಳನೊಳಗೆ ಹ್‌ ಉದಿತದಿನೇಶನೆಂಬ ಮುಣಿಕಂದುಕಮಂ ಧರೆಯೆಂಬ ಕಾಂತೆ ತನ್ನುದಯ 
ಕೊಂಡುದೆನಲ್‌ ಕುಂದದ ಕಾಂಶಿಯಿನಾ ಕಂಂತೆಯ ರದನಾಬಳಿಯೇಂ ಗಿರೀಂದ್ರಮೆಂಬ ಕರದಿಂದದೆು ಹಾಕಿ ತದಸ್ತಶೈಲಮೆಂಬೊದವಿದ ಹಸ್ತದಿಂದೆ 
ಕರಂ ತಳತ್ತಳಿಸಿನುದೋ (ಈಿಸ್ವಪು. 8೩-೫೩). ಹಾಯಿಸು : ೨. ಆ ಏಡಿನಲ್ಲಿ ಪುರಾಂಗನೆ ಮಧ್ಮದೊಳ್‌ ವಿನೋದದೆ ಪಿಡಿಯಲ್ಕದಂ 
ಉಪೇಂದ್ರಂಗಾದ ಶೇಷ: ನೀ ವಿಧಾತ್ರನು ಧರೆಗೆ ಹುಯಿಸಲೀ ವಿಧದಿ ದಂ]? ಕರಮುನೆಶ್ತಿದದೊ೧ಂ' ಮೆಅಕಿಗುಂ ನೈಪಾಲಯಂ (ಉಾರಫ್ರು. ೦-೦೫೩). 
ಕಡಲು ಪುಟ್ಟಿದುದು (ಸಂಠತ. ೩-೦೦) : ನೆಟ್ಟ ಬೀ ಕ್ಕಾಗಲಿ ಪೈರಿ ೮. ಪ್ರಸವಿನಂ; ಈಯಂಂ : ಅನತೋಕಾ, ಸ್ರವದ್ಧರ್ಭಾ ೨ ,. 
ಗಾಗಲಿ ನೀರು ಹಾಯಿಸಬೇಕು (ಕರರೆ. ೬೭); ಬುದ್ಧಿ ನಂತಮನುಷ್ಯ ಕಂಡು ಹಾಕಿದ ಹಸುವು (ಉರ್ಕಾಂತಿ. 3೪೫) ; ಈ ದಿನ ನಮ್ಮ 
ಕುಲುವೆ ತೋಡಿ. ಗದ್ದೆ ತೋಟಗಳಿಗೆ ನೀರು ಹುಯಿಸಿ ಗಡ ಮರಗಳನ್ನು ಮನೆಯ ಹಸು ಕರು ಹಾಕಿತು (ಕೂ9). ೯. ಗುರಂತಿಸು 


ಅಂಬಿಗನ ಕೇಳಿದರೆ ನಾ ನಿನ್ನ ಹಂಯಿಸಿಕೊಟ್ಟಿಹೆನೆಂದನು (ಕೊನ್ಮಸಂ ದಂಶಿವೆ (4). ೧೦. ಆರಂಭಿನಂ; ತೊಡಗಂ : "ಕೈಹಾಕು` 


೦೨೬-೩೬) ; ತೊರೆಯುರೆರೆಯಾ . . . ಹೊತ್ತ ಹಿಂಗಿಸಿ ಹಾಯಿಸೆನ್ನೆ (೧೪೦೦. ಪರಾ. ೧೧. ತೊಡಗಿಸಂ ; ವಿನಿಯೋಗಿಸಂ : ದ್ರವ್ಯ ಗಳಿಸು 
88-08) ; ಒಿಕ್ಕಲಿಗನು... ಜನಗಳನ್ನು ಬಿಚ್ಚಿ, ಹೊಡೆದು ಕಿಚೆ: ವುದಕ್ಕೆ ಎಂದಿಗೂ ಮನಸು ಹಾಕುತ್ತಿದ್ದಿಲ್ಲ (ನುುಂಬಯಿ. 8-೨೦೬); 


ಹುಯಿಸಸುವನು.. (ಕನ್ನಡಾ ೦೬೩), ೪. ಆಗಯೊಳ್ಳಿಗನನೆಡಕಿಕೆ ಈ ವ್ಯಾಪಾರಕ್ಕೆ ಬಂಡವಾಳವನ್ನು ಹಾಕುವುದೇ ತುಂಬಾ ಕಷ್ಟದ ಕೆಲಸ 
ಹಾಯಿಸು ಕಲ್ಲೆಯಲಿ ಮುರಿನೂಕು ನಡೆ ಭೂಪತಿಯ ಸವನ್ಮುಖಕೆ (ಕೂಠಿ). ೧೨. ಸೇರಿಸಂ : ನಮ್ಮ ಹುಡುಗನನ್ನು ಸ್ಕೂಲಿಗೆ ಹಾಕಬೇಕು 
(ಕುಪ್ಮಾರ್ರೋ, ೨-೩0), ಹೀಗೆ ತುವೇ ಮೋಟಾರು, | 25 (64). ೧೩. ನೀಡು ; ಬಡಿಸಂ: ನೂಕುವವನು ಹಾಕನು, ಬೋಕಿ 


ಬೆಳೆಯಿಸುತ್ತಾ ಬಂದ (ನಂ. ೪. ಹಿ. ನಾನೀ ಹೊಳೆಯಂ ತಂ ತ ರೇಖಿಸು ಬರೆ: ಈ ಚಿತ್ರದಲ್ಲಿ ಹಾಕಿರುವ ಗೆರೆಗಳು ಕಂಡೂ ಕಾಣ 


ಕೊಲ್ಲುವದಾದರೆ ನ್ಮ ಕುವಲುಯೇತಕ್ಕೆ ? (ಶ್ರಂಸ. ೩೬), ಯನು ಕೊಡನು (ಗಾರೆ) ; ನನಗೆ ಊಟ ಹಾಕು (ರೂಂ). 
೮. ಬರುವಂತೆ ಮಾಡು ; ತರು: ಆ ದಿವಸದ ಕನ್ನಡಕವಿ ೧೪. ಹೊಡೆ; ಪೆಟ್ಟೂ ಕೊಡು; ಬಡಿ: ಅವನಿಗೆ ಎರಡು ಹಾಕು 
ಗಳೆಲ್ಲ. . . ಭಾರತದ ಇತರ ಭಾಷೆಗಳ ಸರವನ್ನು ಕನ್ನಡಕ್ಕೆ ಹಾಯಿಸಿ (6). ೧೫. ಮಾಡು; ರಚಿನಂ : ಜಂಗಮವು ಬೇಡಿದಡೆ ಹೊಸ 
ದವರು (0 ಮುರಾ, ಇ೩). ಹಾಯನ್ಸು : ೪. ಮುಂಗಡೆಗೆ aii ವಸ್ತ್ಯಂಗಳನೆ  ಕೊಡುವಂ ನಿರಂತರ ಲಿಂಗಸಂಪದಮೊದಗಿ ಹಾಕಿದ 
ವತಾಶಂಗವಂ ತವೆ ಹಾಯ್ಸಿ ನೋಡುತ ಲಂಗನಂಶನ ಬರವಿಗವರುಗಳಡ್ಡ ಸೀರೆಗಳನ 7ರ್ಗೆ (ಬಸಿ: 30-೬8) ; ಶ್ರೀಮತು ಕರಿಯಪಗಳ ಸಿಸ್ಮ 
ಗಟ್ಟಿರಲು (ಬನಳು. ೨೦-೩೪) ; ಹಾಯು ರಥವನು ಭೀಮಸೇನನ ತಮ್ಮುಯನು ಮಾತಾಪಿತೃಗಳಿಗೆ ಪುಣವಾಗಲಿಯೆ೨ಂದು ಹಾಕಿದ ಬನಕ್ಕೆ 
ರಥದ ಮಖುಂಗುಡಿಗೆ (ಕರ್ಕಳ. ೨೦-೨೩). ಹಾಸ್ಮು: ೯. ದಾಟು ; ಮಂಗಳ (ಕುಂ. 09೯೪, ೨೬೨೪; ೪). ಛಿ. ತೃಜಿಸಂ ; ತೊರೆ: 
ಹೋಗು : ಣಿ ಹುಬ್ಬುಗುಟಿಕ್ಕಿದಳು. ಕಾವಲುಗಾರನ ಮೇಲೆ ಆ ಕಲ್ಪದೊಳಗುಳ್ಳನೇಕಸುಖಂಗಳ ಸಾಕಲ್ಕಮಾಗಬುಭವಿಸಿ ನಾಕೋದ್ಭವನು 
ಹಾ ಹೋಯಿತು (ಬಾನ. ೩೪). (ಪಾಯ್ಸ್‌, ತಂದಾ ಇಸ್ಮು] ನಿಜಾಯುವಿನಂತ್ಕದೊಳ್‌ ಹಾಕಿದ ನಿಜದೇಹವನು (68ರ. ೪-೨೩೪). 
ಪಾಯು (ನಾ). ಐದಂ ಠಿರ್ಮೇಂದ್ರಿಯಗಳಲ್ಲಿ ಒಂದು; ನವದ್ಹಾರ 5 ೧೭. ಹಚ್ಚು ; ಲೇಪಿಸಂ : . ಎಣ್ಣೆ ಹಾಕಿದರೆ ಕಣ್ಣಿಗೆ ಗುಣ, 
ಗಳಲ್ಲಿ ಒಂದಂ ; ಮ.ಲದ್ವಾರ : ಗುದ : ”ಗುದ|, | ಮಣ್ಣು ಹಾಕಿದರೆ ಬುಡಕ್ಕೆ ಗುಣ (ಗರ). ೧೮. ಹೇರಂ ; 
ಈತನ a ಯ! | ಹೊರಿಸಂ : ನಿಶ್ಚಯಿಸಿದ ದರದಂತೆ ಅಡತಿ ಮಜೂರಿ ಮುಂತಾದುವು 
ಶಿಂಗಳಿಗೆ ಪಾಯು ಮೇಡಢ್ರಂ ಯೋನಿಯು ಉದಯಿಸುಸು ಗಳನ್ನು ಹಾಕಲು ತೊಂದರೆಯಾದೀತನಿ (ಕುಂಬಕಾ,. ೪). ೧೯. 
೩೪-೩8) : ಪ್ರಾಣ ವಾರುತೆಂ ನಾಸಿಕಂ ಗಂಧ ಪಾಯುಗಳ್ಳೆದು ಭೂಮಿ ಹುಸು: ಹೊಸ ಕೂಟವಟಾತು ಹಾಸಿಗೆಯನು ಹಾಕುವ ಶಿಶುವು 


ಪಂಚಕವೆನಿಪವು (೧೬೭ತ್ರ. ೭-೩-೦೨) : ಮಂಕಿ", ಪಾಣಿ, ಪಾದ, ಪಾಯು, | 40) ಏನೆ ಅಮ್ಮ (ಜ್ರಕಂದ- ೨-68-೩). ೨೦. ಒಟ್ಟು; ಗಿಡಿ: 


ಉಪಸ್ತ ಈ ಐದು ಕರ್ಮೇಂದ್ರಿಯಗಳು (ಒಂದಸಾ- ೨೩೬). [ಸಂ.) ಆಳಿಯರ್‌ ಬೀಸುವ ಚಮರಾಲವಟ್ಟತಣ್ಣ್ಗಾಳಿಯಿಂದವಳೊಡಲ್ಲಿಚ್ಚು 
ಪಾಯ್ಕುು, ಹಾಕು. ಹಾಯಿಕು, ಹಾಯಿಕ್ಕು, ಹಾಯ (ಕಿ). ತಾಳಿಯ ಹಾಕಿ ವೆರ್ಮೊಲಗೆೊಂಡ ತೆಆದಿ ಛಡಾಳಿಸಿತುಷ್ಮ ಸಂಘಟಿಸಿ 
೧. ಕಳಚು: ತೆಗೆ; ಬಿಚ್ಚು: ಅವರ. . - ಅಸಗವೊಳೆಗೆ (ನೋಹತ. ೨೬-೬). ಶಹಾಯಿಕು : ಗಿ. ಘಾಯವಡೆದಾನೆಗಳು 
ಬಂದು 'ತೆನ್ಮು ತನ್ನ ಸಿ:ರೆಗಳಂ ಪಾಯ್ಯಲ್ಯಾ ತಿಜುಕುಜುಪಿತೊಂಡಂ . ಗುಳವನು ಹಾಯಿಕಲು ನೆಲಕುರುಳಿದವು ವಾನಾಯೂಜಂಗಳು 'ಬಿಗುಹ 


ಹಸಾದವೆನುತ್ತೆವಂ ನಿರ್ಮಳಮಪ್ಪ ಂತೊಗೆಯಲುದ್ಯೆತನಾದಂ (ತ್ರಿ ಫಂ- 45] ಬಿಡೆ ದೊಪ್ಪೆಂದವಾಚೆಯಲಿ (ಕುವ್ಕಾಳ. 8-9). ೬. ಪುಳಕಜಲ 
88-6): ಹಂದ ಎವಿಧ-ಸ್ರಂಗಳು | ಪಾಯ್ಕಿ  ಪೊಸತಾದ ವುಬ್ಬರಿಸೆ ಕುಸುಮಾಂಜಳಿಯನಂಭ್ರದ್ವಯಕೆ ಥಾಯಿಕಿ ನಳಿವಭವ 


ಪಾಯು, 
ಮೈಯಿಕ್ಕಿ ದನು (ಕುನ್ಮಾಳೆ. ೬-೨೦). ಪಿ. ಖಡುಗ ಕೊಂತವ ನಧಕೆ 
ಹಾಯಿಕಿ ಹಿಡಿವ ಸುಭಟರ ಭುಜವ ಹೊಯ್ಲಿನ ಕಡುವಾಸದ ರಣದವಕಿಗರ 
ಸೌರಂಭ ರಂಜಿಸಿತು (ಕುಶ್ಶಾರ್ರೋ. €.೨೬) ; ಇಡುವ ಡೆಂಕಣಿ ಹಾಯಿ 
ಕುವ ಗುಂಡು ಮೇಲುಲ್‌ ಕೆಡಹು ತೊಲೆ ಪತ್ತಿದವರ ಬಡಿವ ಬಲ್ಲುದಿಗೆ 


(ಕುಕಾಸಾಂ. ೩೩-೩೩) : ಶಂದು ನಾ ಬಡಕುವಾರಕನನೂ ಕಡಲೊಳ 
ಗಂದೆ ಹಾಲಿಕಿ ಮರ್ದಿಸಿದೆ' (ಊೋಪಕಠ. ೦೨-೩). ೧೬. ಈ ದುರಾಗ್ರಹ 
ನಿಲಲಿ ಹಾಯಿಕು ಕೈದುವನು (ಕ:ಠ್ಮಾರ್ರೊ- 06-86). ೨೧. ಬೀಸಂ : 


ಹಿಲುಕಿದನು. ಫಡ ಸ್ವಾಮಿದ್ರೋಹಿಗೆ ಬಲೆಯ ಹಾಯಿಕೊ ಗಂಡು 
ಮಾನಗ್ಗಳೆಯ ಗಾಣವ ಕೊಳ್ಳದೆನುತೌಕಿದರು ಬಳಸಿನಲಿ (ಕುತ್ಶಾಳೆ. ೮೯-೪). 
೨೨. ಕೆಡೆಯಿಸು ; ಬೀಳಿಸಂ : ಬಲುಕಣಿಗಳಿವದಿರನು ಕರಿ ಮುಎಂಕೊಳಿಸಿ 
ಕೆಡಹಿತು ಸು:ವನಕೌಸಲಬಲವ ಕೈಕೆಯವಮಗಧಭೂಪರ ಕೊಡಹಿ ಹಾಯಿಕಿತತಿ 
(ಕುವ್ಮಾರ್ಪೋ. ೩-319)- ಹುಯಿಕ್ಕು ; ೨೧. ಮಾನಿ ಹಾಯಿಕ್ಕಿದನಲಾ 
ಬಲೆಯನಕಟಾ ಕ್ಕಿದಿರಲಾ ಸ್ವೂವಿದ್ರೋಹರು (ಕುಣ್ಮಾತ.- ೨-೦೪): 


ಹಾಯ್ಕು ; ೨. ಹೃದಯವಬ್ಲಭ ₹ನ್ನಡಿಯ ಮಧ್ಯದಲಿ ಉದ್ದಿನ 
ಬೀಜವನು ಹಾಯ್ಕಿವಡೆ ಬೀಳೆವುದೆನಿತು. ತಳುವಿಂತದಿತಂ ಮಾತ್ರದಲಿ 

. ಶಿವನೆಂ  ಕೀರ್ತಿಸಾ (0ಸಥ್ರು. ೪-೩): ಗಗನದಲಿ ರಥ 
ಯೋಜನಾಂತಕೆ ಚಿಗಿದು ಧರಣಿಯ ಮೇಲೆ ಬೀಳಲು ನಗುತ ಕರಣವ 
ಪಾಯ ಮಂಡಿಯೊಳಿರ್ದನಾ ದ್ರೋಣ (ಕುಶ್ಮಾರ್ರೋ- ೦೩-೦೪)- 
೩. ಒಮ್ಮಾರು ಕೇಶಪಾಶವ ಮಾಡಿ ತ್ರಿಭಾಗೆಯ ಘಮ್ಮನೆ 
ನಿಡುಜಡೆವೆಣೆದು ಕಮ್ಮಲರ್ಗಳ ಸೂಡಿ ಸಿರಿಮುಡಿಯಲಿ 
ವೀರಚಿಸ್ಕೂರಿಯನುೂ  ಹಾಯ್ಕಿದನು (ಕಹತ. ೩೩-೩೪) ; ತೆಲೆ 
ಗಳ ಕೋದು ಕೊರೆಳೊಳಗೆ ಹಾಯಿ .. . ಪೆರ್ಮುರುಳೊಂದಿರುತ್ತಿರಲ್‌ 


ಡು ಭಯಭಕ್ತಿಯಿಂ ಚರಣಕೆಅಗಿದುದೊಂದು ಪುಲ್ಮರುಳ್‌ (ತಪ್ಪ 


೪೦-೨೬). ೪. ವೈಶ್ಯಕಂಲಸಂಭವರು ಕಾಯ್ಕಿದರಲ್ಲಿ [ಠಉಕಾಂ. 
ಹೊಯಿಸಿದರು ] ಗೂಡಾರವನು (ನಕಕ. 8-9೫9). ಪಿ. ಸದಮದ 
ಭರಿಕೈಯೊಳಗೆ ಈರೆ:ಳುಭುವನವನು ಒದಜೌ್‌ ಹಾಯ್ಕಿ ತಾನೆ ನಿಂದುದಲಾ 
(ತನ್ನರ. ೪. 2೯೬-೦೩೩೨) ; ಪಾಕವೆಲ್ಲವನಕ್ಕಟ ವೃಥಾಪಾವಂ 


ಮಾಡಿದನಿಎಂ ನೆಪುಗೇಕೆನುತ್ತವೆ ತನಯನಂ ಕೊಂದೆಳೆದು ಹಾಯ್ಕಿದಳು 
(ಐಸಫು. ೨೨೨೩೪) ; ಕಲಿಭಿವಮುಂ... ಶರ ಧನುವ ಹಾಯ್ಯ್ಕಿದನು 
ಧೊಪ್ಪನೆ ಧರೆಗೆ ಧುಮ್ಮಿಕ್ಕಿದನು (ಕಾರ್ಕಳ: ೦೨-೨೬) ; ಹೆಗ್ಗಿರಿಯೊಂದ 
ಕತ್ತೆತ್ತಿ... ತಂದನು ಗಂಡುಗಲಿ ಹಾಯ್ಕಿದರೆ ಮುಳುಗಿತು ಶಳದ 
ಪರಠರಿಯಂತ (ಿಉಾ. ೧೬-೬): ಕರ್ನೌಂಗವಕಾಗಿರ್ದ ಪಿಂಡಮಂ ತೆಗೆದು 
ಮಡುವಿನೊಳೆ " ಹಾಯ್ಕೆಂದೊಡುದ್ದಂಡದಿಂದೆತ್ತಿ ಬೀದಿಗೆ ಬಿಸುಡಲ* 
(6 ಎರಾ. ೦೦-೩೦). ೨೧. ಹತ್ತಿ ತದ್ದಿರಿಶಿಖರವನು ಮರಮೊತ್ತದಲಿ 
ಬಲೆಗಳನು ಹಾಯ್ಕಿದರೊತ್ತಿ ಸೋಹಿದರು (593. ೨-0೩). ೨೨. ಭುಜಗ 
ಸಮೂಹನವ ಖಗರಾಜ ಹೊಕ್ಕಂತೆ ಕುಜನರ ಕುಟ್ಟಿ ಹಾಯ್ಕಿದನು (ಉೋಹತ. 
೩8.೨೦). ವಿಹಿ. ತೊಡಿಗು : ದಂತಿಗಳ ಹೆಗಲಲಿ ನಿಡುನೊಗನ ಕಟ್ಟಿದರು 
ಕಿವಿಯಲಿ 
ಹಕ್ಕರಿಕೆ ಜೊ... 7ಡಿ ಗಾಲಿಯ ಬಿಗಿದು (ಕುಪ್ಮಾರೆತ್ರೀ.6-೪೩) : ನೈಪ 
ನಿವಹದಲಿ ನೀ ಹಾಯ್ಕು ಮನವಿದ್ಧವನ ಕೊರಳಿಗೆನುತ್ತ ಕೊಟ್ಟನು ಪುಷ್ಟ 
ಮಾಲಿಕೆಯ (ಸಳತ. ೩-3) ;: ಅಂಗಲಾಚುತ್ತವನೆ ತಾಯ್ತಾಂದೆಗಳ್‌ . - 
ಆಳ: ಿರೆ ಚಿಕ್ಕಲಿಂಗಣ್ಣನಾ ಲಿಂಗಮಂ ಕಂಡು ತ:ದವನ ಕೊರಲಂಗೆ ಹಾಯ್ಕ 


ಲೊಡನೆ 'ಲಿಂಗಣ್ಣನಸು ಬರಲ್‌ 1ಕಬಫ್ರು. ೬೨೩೦). ವೆಳಿ. ಕೊಡು: 
ಕುಡಿತೆಯೆರಡೇತೊಳರ್ಥ್ಯಜಲವನು ಹಿಡಿದು ಹಾಯ್ಕುವ ಸವ:ಯದಲಿ 


ತಲೆ ನಡುವೆ ಬಿದ್ದುದು ಅರ್ಥ್ಯಜಲ ನವರಕ್ತ ಮುಯವಾಗೆ (ಕುಪ್ಮಾರ್ರೋ, 
೨೪-೪೩): ಕುಚದ ವೃತ್ತತೆಯ ಕೊಟ್ಟಳು ಕೋಕಪಕ್ಷಿಗೆ ಆಚದ ಭಾರವ ಕೊಟ್ಟು 


೫೫೨೫ 


೩೦ 


೩೧ 


40 


ಪಾಯ್ಯ್ಯ್ಯು 


ನವಿಲ್ಸೆ ವಚನ ಸುಸ್ವರ ತನಗೇಕೆಂದು ಶುಕಪಿಕನಿಚಯಕ್ಕೆ ಹಂಚಿ' ಹಾಯ್ಕಿ ದಳು 
(ನೋಹಕ. €-೩0)- ೨೫. ಗುರಿಪಡಿಸು ; ಒಳಗಾಗಿಸು : ಕಾಮನ 
ಸೂನು ಬಾಣನ ಮಗಳಿಗೆ ಹೊಗಲವರ್‌ ಕಂಡು ವಿಗಡನ ಹಿಡಿದು 
ಸಂಕಲೆಗೆ ಹಾಯ್ಕಿವರು (ರಯೋಹಕ. ೩೬-೩೦). 2೬. ಉಂಟುಮಾಡು: 
ಶಿ:ವ್ರತೇಜವ ಹಾಯ್ಕೆ ಜನಿಯಿಸಿತಾ ವಿಧಾತೃವಿಹಿತವ ತಾಳ್ತುಜ್‌ ಯಾ 
ಪಸುಂಧರೆಯೆೊಳಗೆ ಬಡಬಾನಳವು. ಮಸ್ಸಹವು (ಸಂರಶ. ೨೫-೬೨). 
೨೭. ಹೊಂದಿಸು; ಜೋಡಿಸು; ಅಳವಡಿಸು: ಕರಿಯರ 
ವಣಿಸ ಬಂದು ದೀರ)ಕರಾಗ್ರದಿಂ ಪಿಡಿದು ಭರದೊಳುದ್ದಕೆ ಹಾಲ 
ಕೊಂಬುಗಳರಡ ನೆಗ್ಗಲು (ಬಸಪು. 33೨-೦9): ನವಹೆ ಮದಂಡದ 
ಹಳವಿಗೆಯ ತ:ದಿವಲಗೆಯಲಿ ಹಾಯ್ಕಿದರು ಪನ್ನಗನ (ಕುಪ್ಯಾರ್ರ್ರೋ-0೦ -೪೦): 
ಸೂಸಿದರ್‌ ಕೆಂಡಮಂ ಬಲ್ಲವಣೆೇಲ್ಲಳಂ ಬೀಸಿದರ್‌ . . . ಬೀರ್ವಗ್ಗಮಂ 
ಹಾಯ್ಕಿ ಸೇದಿದರ್‌ ಮರುಳ್ಸೈಗಳಿಂ ತೂಂತರು (ಕಳ್ಳ. ೪9-೬): 
ಎ೨೮. ಪಕ್ಕಕ್ಕೆ ತಳ್ಳು; ಸರಿಸು : ಹಿಡಿವ ಬಿಡುವೊಬ್ಬುಳಿಗೆ ತಹ 
ಬಲನೆಡಕೆ ಹಾಯ್ಕುವ ಸುಪ್ರತೀಗಜ ( ಕುಪ್ಮಾರ್ರೋ- &-ಂ೦). ವಿ೯. 
ಇರಿ; ತಿವಿ; ಗುಮ್ಮು : ಹಾವಿನಂಶಿರೆ ನಿಲುಕಿದರು ಸೂಕರನವೊಲು 
ಕೋಡೆಶ್ತಿ ಹಾಯ್ಕಿದರು (ಕುವ. ೪-೬3). ೦. ಬಿಡು: ರಕ್ಕಸಿಯ 
ಜೀದವನೊೊದೆದು ಹಾಯ್ಕು (ಕೊರಗ. ೦-೦೦-6). 

ಹಾಕಿಕೊಳ್ಳು -೧. ಧರಿಸು: ತೊಡು: ಹಬ್ಬದ ದಿನ ಹೊಸಬಟ್ಟೆ 
ಹಾ*ಕೊಳ್ಳುವುದರಲ್ಲಿ ಮಕ್ಕಳಿಗೆ ತುಂಬಾ ಉತ್ಸಾಹ (6). ವಿ. 
ಹೊಂದು ; ವಶಪಡಿಸಿಕೊಳ್ಳು : ಅಣ್ಣನ ಹೆಂಡಿರ ತಮ್ಮ ತಾಕಿ 
ಕೊಂಡು ಕೆೊಡದಿರಲಾಗಿ ಇದು ಅನ್ಮಾಯೆವೆಂದು ಅವನ ಕಿಜೌಯ ತಮ್ಮ 
ತಾ ತೆಕ್ಕೊಂಡ (ನಗೆನತಿ, ಕ. 9-66). ಹಾಕಿಡು « ಇರಿಸು; 
ಇಡು : ನಾಗೊಂದಿಗೆ ಅಥವಾ ಹಲಿಗೆಗಳಲ್ಲಿ ಸಾಮಾನುಗಳನ್ನು ಹಾಕಿಡುವ 
ಪಾತ್ರೆಗಳನ್ನು ವ್ಮವಸ್ಥಿ ತವಾಗಿ ಇರಿಸಬೇಕು (ಅಡುಸ್‌ 83). ಹಾಕಿಯಾಡು, 


ಹಾಕ್ಕಾಡು ಬ. ಹೊಡೆದಾಡು : ಅವನು ಹಾಗೆ ಹೇಳಿದರೆ, ನಿ:ನು 
ತಕರಾರು ಮಾಡಬೇಕಾಗಿತ್ತೂ. ಮಹಾರಾಜ ! ನಾನು ಹಾಕಿಯಾಡಿದೆನು. 
ಆದರೂ ಅವನು ಕೇಳಲಿಲ್ಲ (ಲರಲ. ೦೬): ಗೋಕುಲದೊಳು 


ಪುಟ್ಟಿ ಆಕಾರವಡಗಿಸಿ ಹೋಕೆತನದಲ್ಲಿ ಹಾಕ್ಕಾಡುತ ಗೊಲ್ಲರ ಕೂಡಲಿ 

ಬೆಳೆದು (ಕೋಕ್ಷಲ. ೨0-3): ಇವು ತಮ್ಮ ಹುಡುಗರದೆ ಅಂತ 

ರಂಗಣ್ಣರಾಯರು, ಅಲ್ಲ, ತಮ್ಮ ಹುಡುಗರವು ಆಂತ ಯಂಕಣ್ಣರಾಯರು 

ಹಾಕ್ಕಾಡಿದರು (ಶ್ರಶಾಕಿ. 98). ಹಾಕ್ಕಾಟ ಬಡಿದಾಟ ; ಗುದ್ದಾಟ : 

ಯಾರ ಸಂಗಾಟಾದ್ರೂ ಹಾಕ್ಕುಟ ಗಿ:ಕ್ಕಾಟಿ ಆಗೇತೇನು ? (ಕ್ರೀಠೂಕ್ರ, ೪); 

ಮನ್ಮಾಗ ಏನಾರೇ ಹಾಕ್ಕಾಟ ಗೀಕ್ಕಾಟ ಆಗೇತೇನ್ರಿ ? (ರೆಂದಹು. ೨೭). 
[ಪಂಯ ೫. ಇಕ್ಕು) 


ಪಾಯ್ಯ್ಯು, ಪಾಕ್ಕು, ಪಾಯಕು, ಪುಯಿಕು (ನಾ). ಒಳ್ಳೆಯದು, ಭಲೆ 


ಎಂಬರ್ಥದ ಕೊಂಡೂಟದ ಒಂದು ನುಡಿ: “ಅರರೆ ಧಣ ಭಾವು ಭಳಿರೇ 
ಧಿರುರೇ ಮರು ಪೂತುರೆ ವಾಯು [ಕಾಣಾಂ. ಪಾಕು, ಪಾಯಿಕಂ] ಚಾಗೂ 
ಸಲೆ ಸುಂಪುರೆಯೆನೆ ಕೊಂಡಾಟದ ನುಡಿ” (0860. ೪0); ಅನಿವಿ:ಷಾವಎಳಿ 
ಪೂತು ಪಾಯ್ಕೆನೆ ಹೆಣಗಿದರ: ಭಟರು (ಕುಶ್ಕಾದ್ರೋ. ೬-೩೬) ; ಆಯಿಶಿದು 
ಸಮರದಲಿ ಗುರು ಗಾಂಗೆ:ಯ ಕರ್ಣ ದ್ರೌಣಿಗಳ ತಜುವಂಯು ಲೆಕ್ಕಕೆ 
ಸಂದನೈ ಮರು ಪೂತಂ ಪಾಯೆ್ಯುತ (ಳುನ್ಮಾಳ. ೨೦-೩೩). ಪಾಕ್ಕು : 
ಮೇಲಿನ 'ಭಾರನಿ.' ಪ್ರಯೋಗದ ಪಾಠೂಂತರವನ್ನು ನೋಡಿ. 
ಪಾಯಕು : ಇರಸಸಬಳಿಗೆ ಪೂತು ಪಾಯರುಯೆಂಬ ಕಳಕಳಿ... 
ಮಸಗಿದುದೊಂದು ಕಡೆಯಲಿ (ಕುಠ್ಮಾ೩. ಕ-ಟಿ; ಪೂತು ಪಾಯಕು 
ಮರು ಭಾವು ಭಲರೆಯೆಂಂದು ಸೂತಸುತರು ಕೊಂಡಾಡೆ (ಕುರಾಶಾಂ. 
೦೮-೯೨). ಪಾಯಿಕು : ಪೂತು ಪಾಯಿಕ೨ ತತ್ತ ಹೊತ್ಲಿನೊಳಾತನಿಕೊಂಬವ 


ಪಾಯ್ಸು 'ಪಾಯಿಂಸಂ' 


ಖಾಯ್ದಾನೆ 


ರಾರು (ಉುತ್ಕಾರ್ರೊ 1೨೦೧) : ಅರರೆ ಧಣುಧಣು ಪೂತು ಪಾಯಿಕು 
ಸರಿಯ ಕಾಣೆನು (ಕುನ್ಮಾಳ. ೨೩-೦೭). 
ಪಾಯ್ಬಾನೆ 'ಪಾಯಖಾನೆ' ನೋ. 
ಪಾಯ್ತ (ನೂ). ಹಾಯುವಿಕೆ : ಹಾಯುವುದು : ಸುಯ್ತುಂ, ಸುಯ್ತಾಂ 
ಗಳ್‌ : ಪಾಯ್ತೂಂ. ಪಾಯ್ತುಂಗಳ* (ಕಲ್ಮಾಸು. 584 ಪ್ರಯೋ): 
[ಪಾಯ್‌ + -ತ್ಮ) 
ಪಾಯ್ತರ್‌. ಪಾಯಿತರ್‌ (ಕ್ರಿ). ೧. ಚಿಮ್ಮು: ಸಾಸು: ಪಡ 
ಪಡವಾಯ್ತೂ ಮೆಲ್ಲಿರ್ದೆಗಳಂ ಕರಯಂಗ್ಮದಿನೊತ್ತಿ ಕಣ್ಣ ನೀರಡಿಗಡಿಗುಣ್ಮಿ 
ಪಾಯ್ತುರೆ (ಆಫ, ೬-೦೨0) : ಶತಿರುವಾಯೊಳ್‌ ತೊಟ್ಟು ದಿವ್ಯಾಸ್ತ್ಯ 
ಮನಿಸೆ... ಕರ್ನೆತ್ತರಿರ್ಮೆಯ್ಕೊಳಂ ಪಾಯ್ತುರೆ (6ರ. ೧೩-೨೮); 
ಮೂಗಿಂದಂ ಬಾಯಿಂದಂ ಬೇಗಂ  ಕನ್ನೆತ್ತರೊಡನೆ ವಾಯ್ತರೆ 
ಕಣ್ಣಳ್‌ ಮೇಗೊಗೆದು ಸೂಸೆ ಹರಿ ಕಡುವೇಗದಿ ಪಿಡಿದೊಶ್ತಿ ಕೊಂದು 
ಬಿಸುಟುಸಿರ್ದಿರ್ದ೦ (ಬಂಹಂ. ೬-30). ವಿ. ವೇಗವಾಗಿ ಹರಿ; 
ಪ್ರವಹಿಸು : ಬೆಟ್ಟದ ಮೇಗಣಿಂ ಪೂಯ್ರೂ[ಶಾಣಾ. ಪರಿತ]ರ್ಪ 
ನಿರ್ಲಾರಶೀಕರೆಂಗಳಂ ಮೆಯ್ಗಾಪ್ಯಾಯನವತಾಗಿ 4ಶತ್ಮಾರಾ, ೦೦೮-೬) : 
ಪರಿಪೂರ್ಣೋತ್ಕಟದಾನಧಾರೆ ಕಟದಿಂ ಪುಯ್ತುರ್ಪದುಂ ವೆರ್ಚಿ ಪುಷ್ಕರದಿ: 
ಶೀಕರನಿರರ್ಭರಂ ಸುರಿವುಮುಂ . .. ' ಒಪ್ಪೆ ಚಕ್ರಿಯ ಮುನಂಗೊಂಡತವ 
ಮತ್ತದ್ವಿಪಂ (ಅರು. 0೨-86) : ಎಚ್ಚೊಡಿಳೆಯದಿರೆ ಶರವಿರದುಚ್ಚ 
ಇಸಿದುದೊಡಲನದಜ ಕೆನ್ನೀರ್‌ ಭರದಿಂ ಬೆಚ್ಚನೆ ಪೂಯ್ತರೆ ಕಣ್ಣರೆ 
ಮುಚ್ಚುತ್ತುಂ ಮೂರ್ಛೆವೋದುದಲ್ಲಿ ವರಾಹೆಂ (ಕಬಕಂ. 9-೨3). 
೩. ಮೇಲೆ ಬೀಳು ; ಆಕ್ರಮಣ ಮಾಡು : ನೆರೆದಿದಿರಾದೊಡಟ್ಟುವ 
ಪೊದಳ್ಹರೆಯಟ್ಟಿ ದೊಡಂಡುಗೊಳ್ವ ಪಾಯ್ತುರೆ ಮಂಂಸುಡೆತ್ತಿ ಗರ್ಜಿಪ . . , 
ಬಗೆ ಮೊಕ್ಕಳವಾದುದು ಸೂಕರೇಂದ್ರನಾ (ಕಬಕಂ.9-00)., ೪. ಬಾಣ 
ಮೊದಲಾದುವು ದೇಹದೊಳಗೆ ನಾಟಿ ಬರು,._-ಹಾದು ಬರು: 
ಹೊಗರೊಗುವ ಪೊಸಮಸೆಯ ಬಾಣವಸುರನ ತನುವನುಗಿದು ಭರವಸ 
ದಿಂದೆ ಪಾಯ್ತುಂದಂ ಧರಣಿಯ ಬಗಿದು ಪಾತಾಳಮಂ ಪೊಕ್ಕು ಫಣಿಪನ 
ನೆಲೆಯಲ್‌ (ಕಳ್ಳ. 10೨00). ಹ. ಹೊರಬರಂ ; ಹೊರಬೀಳು : 
ಕರುಳೊಕ್ಕುರ್ವಿಯೊಳ್‌ ಕುಪ್ಪಳಿಸೆ ನೆಣದಳಿರ್‌ ಸೂಸೆ ಬಂಬಲ್ಮಿದುಟ" 
. . ಕಾದಿತ್ತು ಖಡ್ಗಿಪ್ರತಾನಂ (ಆಗ. ೭-೬. 
೬. ಮುಂದಂವರಿ ; ಮುನ್ನುಗ್ಗು : ಕೆದಜುತುಂ ಕೇಸರವ್ರಾತಮಂ 
ಮಂಂಗಡೆಯೆೊಳ್‌ ಪಾಯ್ದಂದುದುದ್ಯತ್ತದನಖವಿದಳತ್ಕಂಜರೇಂದ್ರೆಂ 
ಮೃಗೇಂದ್ರಂ (ಕಬಕ. 4-೩೨). ಪಾಯಿತರ್‌ : ೬. ಆ ಶೃಂಗಿಯಿಂ 
ಶ್ರಿಂಗಿಯು ಸೋಕುವಂತೆ ಸೋಂಕಿ ಪೋಪಾಗಳಬಲ್ಲೆ ಮುನಿ ಮುನಿದು 
ನೀಂ ದೆಸೆಬಿದ್ದಂ ಮರೆಯಂತೆ ಪಾಯಿತಂದೆಯ ಪ್ಲದಲ:. ಮರೆಯಾಗೆಂದು 
ಶಾಪವುಂ ಕಂಡೆ (ಇ. 1, ೨೩-೨೩; 1186). (ಪಾಯ್‌, 4+ ತರ* ] 
ಪಾಯ್ಜಳ " ಪಾಯದಳ' ನೋ. 
ಪಾಯ್ಕ (ನ). ಒಂದಂ ಅಳಿತ್ಥೆ : 
. ವತಾನಾರ್ಥಕಂ” (ಸಿಡಾಂತಿ: ೩೦೦). 
ನೋ. | 
ಪಾರ್‌,. .ಪಾರಂ,, ಹಾರು; (ಕ್ರಿ). ೧. ನೋಡು ; ಅವಲೋಕಿಸು : 
ಇನಿತಂ ಪಾರೆನ್ನಂ ತ್ವರಿತಗತಿಕೆ ಪಿಡಿ. ಮೇಲುದನೀಗಳ* ಲಲಿತಲತಿಕೆ 
(ಕಾದಂಫೂ. ೪೮೨) ; ಇರ್ಕೆಲದೆ ೧೪" ಪಾರ್ದೊಡೆ ಬಯ್ಗು ಮೆಯ್ದೆರೆ 
(ಜಕೆ)ದ ಪೊಬಕ್ಕೆಂದಂತದಂ ಪೇಟ್‌ ನೆಸೋಡಲೊಡ೦ (ರೋಕೋಶ- ೨-೨೩); 
ಪೋರ್ದಂ ತೀರ್ವಂ ಪಾರ್ದಂ ಸಮಂತು ಪೀರ್ದ್ವಂ . .. ಸೋರ್ದಂ 
ತಾನೆಂದೊಡಂ ಗುರೂಪಧೆಯಿನಿತಂಂ (ಕಶುದ- 99) ; ಪೊಲುನೆಯಕೆಸಿನ. 
ಪೆಣವುನ್‌|_ಮರ್ಣ ್ಹಾಡದಿರ್ಕಾರುವಂ್‌ ಬಯಸಿ, ಪಾರ್ಕು, 


10 


36 


20 


96 


ಪಾಯ್ದುರೆ 


90 


"ಪೌತವ:, ದ್ರುವಯೆಂ, ಪೂಯ್ಕಂ. 


[ ಸಂ. ]. 


40 


43 


: ಆಲೋಚನೆ ಮಾಡು : 


ಪಾರ್‌, 


ನಲಿದೆಅಪ ಪರ್ದಿಂಗೆ ನವಿಯೆರೆಯ ನಿಧಿ:ಖಾಗೆ ಬಿಸುಟಿರೈೆ ಬಯಲೆಳ್‌ 
(ಕಂಠಿಗೊ. ೨-೨). ವಿ. (ನಮಯವನ್ನುಘ ಎದುರಂ ನೋಡು; 
ನಿರೀಕ್ಷಿಸು; ಪ ) ಶೀಕ್ಷಿಸಂ: ಪಾರ್‌" -ಸಮಯಾನ್ಯೇಷಣೇ'' (ಕರುರಾ) ;. 
ಕಾರ್ಗಲದ ಬರವಂ ಚಾದಗೆ ಪುರ್ವಂತೆ ತನ್ನ ಬರವನೆ ಪಾಶುತಿರ್ದ 
ಧರ್ಮಪುತ್ರನ ಮರುತ್ಸುತನೆ ಪುದಮಲಂಗಳಂ ನಿಜಮಕುಟಮರೀಚಿ 
ಗಳಿಂದಮರ್ಚಿಃ (ಶಂಶಥಾ. 5-4೬೮) ; ಕಜ್ಜಮಂ ಕಲಮ ಪಾರ್ವ 
ಕಜ್ಜಃ1ಲಿಗಳುಮಂ ಮಾರ್ಗ ವಾಯದ ಬಿದಿರಿದ ಲೋಭಿಗಲಿಗಳುವುಂ. . , 
ನೋಡಿ (ಗರಾಹು. ಊತ : ನೀರೆಆಕೆದುವಕಾರಕ್ಕೆಳನೀರಂ ರುಚಿ 
ವೆರಸು ತೀವಿ ವನಪೂಲಕರಂ ಪಾರುತ್ತಿರಪ್ಪಂತಿರ್ಪುವು' ಸಾರಾಯಫಲಾಳಿ 
ನಾಳಿಕೇರಂ ಬನದೆ೧೪” (೧65. 3-೪೭). ೩. ಬಯಸಂ; ಅಪೇಕ್ಷಿಸಂ ; 
ಹಾಧೈಸು : ದೇವನ ದಾನೋದಯಮಂ -ಪುರ್ವೆ ವುಟ್‌ದುದರ್ಕೆಟಗುವೆವೆ: 
(ಕಫ. ೯-0೦೪); ನೀರನುಣಲೈ “ಪೋಗಿ ಯಮುನಾನದಿಗೊರ್ಮೆಯೆ ಬೆರ್ಚಿ 
ದಂತೆ ನಿಷ್ಕಾರಣಮೇಕೆ ನೀಂ ಮಗುಬ್ಬು ನಿನ್ನೊಳೆ ಚಿಂತಿಸುತಿರ್ದೆ 
ಪೇಬಾದಂ. ಐಂರದೆ ಬೇಅದೆ೧ಂದೂಮಂ (ಶುಕತಂ. ೩೩-೦೦); ಭುಸ್ಕರಂ 
ಕನ್ನಡಿಯ ಬೆಳಗಂ ಪುರ್ವನೆ (ಬಹ. 6-039) ; ಪೆಅರೊಡವೆಯ ವಾರ್ವನೆ 
ಸುರರಾಜಂ (ಕಲಫು. ೨೩-33). ೪. ವಿಚಾರ ಮಾಡಂ ; ಯೋಚಿಸ: ; 
ಬೆಸನಂಗಳಂ ಸಮಶಕಟ್ಟುವಮಪ್ಪೊಡೆ ಸಪ್ತ 
ವ್ಯಸನಂಗಳೆಯ್ದರುಮುನೊಂದು೨ ಗೆಲ್ವುವಲ್ಲ ರಂಷ್ಕ್ರವೃಸನಮಂ ಒಳ 
ವ್ಯಸನಮಂ ಪಾರ್ವಮಪ್ಪೊಡವು ಮುನ್ನಮಿಲ್ಲ (ತಂಶಂ3, ೩-೬೭6); ಪಾರಲ್ಕೇಂ 

ೀವಿತನಂಧಾರಣಕಿಂ ಗಮನಮೊಂದೆ ಪೊಣಗಾಗಿರೆ ಮತ್ತಾರಯಖಲುಪಾಯು 
'ವಿಲ್ಲವಧಾರಿಸುವುದು ಮನದೊಳಾರ್ಯ ನಮಗಿದು ಕಂರ್ಯಂ೦ (ಕಾದಂಉ. 
೩೫೬); ಉದಾತ್ತನಂ ಪಾರದೆ ಬಯ್ದು (ತಂದ್ರಕ್ರು- 6-೬೪). ೫. ಲಕ್ಷಿಸಂ ; 
ಗಮನಿಸು: ಮದನಂ ತೋಟಿಗನಾದ ಚೂತವತನ್ನುಜ್ಯಾರಾವದೊಳ್ಳ್ಕೂಡಿ 
ಪಾಡಿದ ಪೆಣ್ಣುಂಬಿ ವಸಂತದೊಳ್ಮದನಕೇಳೀಸೂತ್ರಮಂ ಪಾರದೋದಿದ 
ಕೀರಂ. . , ಅಲ್ಲದಿಲ್ಲೆನೆ ಬನಂ ಚಿತ್ತೋತ್ಸವಾಲಂಬನ೦ (ಮುಲ್ಣಶು- 3-4೭). 
ಫೂರು, : ೧. :ಪಾರಂವೀಳೆಯ?' ಪರಾ. ೨. ಮಜಕೆಯ ಬರವಂ 
ಷಾರುವ ಒಕ್ಕಲಿಗನಂತೆ -(ಶ್ರಾಶಳಾ- ೦೩೩-೬) ; ಬರೆವ ಪಾರು (ಶಾಶಾಂ. 
ಹಾರು, ನೋಡು]ತ್ತಿರಲ ಬಂದೈ ಕರುಣದಿಂದಗ್ನಿಯನು ಪರಿಹರಿಸು 
(ನಳತ- ೬-೦೨); ಪಾರದೆ ಪಂಸಹಾಯನನುೂ ಪೋರದೆ ಪರ್ಬು ಗಂಟಿಕ್ಕದೆ 
ಪುಸಿಯದೆ ಸೇರಿ ಸೇವೆಯನೆಸಗುವುದು (ಹಂಬ. ೩-೨8); ತಂಸರಿಯದಾವು 
ದನೊ ಪಾರಂತುಂ ಸಖಿಯರ್ಗಗೋಚರಸ್ವರ್ಗದಲಿ ಚುದ್ರಮಂಖಿ 


ವಮಂನದೊೊಳ್‌ ಮರಳಿ ಬುಳಿದಲ ಕಳೆದ ಕಾಲವಂಂ! (3ಕ್ರಾಂಗೆ- ೬೨-6೬೦): 


ಹಿ... "ಬಯಸು, ಬೇಡು, ಕೇಳು, ಕೋರು. ಹಾರೈಸು, ಪಾರು 
( ಹಾರು)”  (ಕಂಕುಹು. 66). ಹಾರ್ಕು: ೧. ಹಸುಳೆಯಂ 
ತನ್ನಯ ಕುಮಾರನೆಂದೆಃ ಬಗೆದು ಕರೆಕರೆದು ತಲೆದಡವಿ ತಡವರಿಸಿ 


ಮೆಯ್ಲೂಜುಹನು ಹಾರುತಿರೆ (ಹತಕಾ.,0-೨) ; ತಾಗಿದ ಕೂರಲಗು 
ಗಜ್‌ದೊ:ಜ೨ದವು ನಿಜಹಖುದ ಮೈಗಳಲಿ ಹಜುರಿದರ್ಜುನನಜೀದನಾ ದೈತ್ಯಾರಿ 
ಗೆಂದನು ದೇವ ಬಿನ್ನಹ ವುರುವಂಗಳ ವಹಿಲತೆಯ ಚಿತ್ತೆ, ಸಿದಿಕೆಯೆಂದ 
(ಕುನ್ಶಾರೆಡೋ - ೨೦-೫೩): ವಿ. ತೆಗೆ ವಂರುವವುಂ ಹಾರುವ ಬಗೆಯಂ 
ತನಗಿರುಳ ಬವರಮೆನುತ ಸವಂಗಂಬುಗುವ ಕಟಕಿಗರನಳಿಅಂ ಪುಗಿಸಿದುದು 
ಭುಜಾಸಿ ಗಂಗದಣ್ಣಾಧಿಪನ (ಓಕ. ॥॥, ೭೩-೨೨; 118); ನಿಮ್ಮ 
ಬರವ ಹಾರುಶಿರ್ಪೆನಯ್ಯು (ಮಾರೇ, ೨. ೧೩೪-೩೧೪) ; ನಿಲ್ಲು ಕಳಶಜ 
ತಪ್ಪಿದವ ನಾನಲ್ಲ ಫಲುಗುಣ ಸಾತ್ಯಕಿಯವೋಲಿಲ್ಲ ತನ್ನಲಿ ವಎನಯು ಹಾರದಿರಿ 
(ಕುನ್ಮಾದ್ರೋ, ೧೩-೦೦) ; ವಾರನಾರಿಯರು ತಾವಾರ ಾರಿಯರೊ 
ಶೃಂಗಾರಕೆ ಸೋತು ಭೂವರನ ಹಾರುತ್ತಿದ್ದರು ಸುರಪಶುವ `ಗೋದಾನಕ್ಕೆ 


ಹಾರುವ ಹಾರುವನಂತೆ (₹೭63. ೦-೩೬). ೩. ಸರ್ಪನ ಬಾಯ 


ಪಾರ್‌, 


ಕಪ್ಪೆ ನೊಣಕ್ಕೆ ಹಾರುವಂತೆ ಅಪ್ಮಾಯನ ಬಿಡದು(ಮುಜಾರೇ. ಬ. 3೬-೦೩6); 
ಮಾವಣ್ಣಳಂ ಪೀರ್ವ ಕೀರವಿಟ್ಟಿಯ ಪಣ್ಣೆ ಚಿತ್ತಂ ಹಾರಿದಪುದೇ (೧ಸಫ್ಯ. 
೧೦-೦೦); ಧಾರುಣಿಯ ಲಂಪಟರು ಕದನವ ಹಾರಿ ಬಂದರು ಗಡ (ಕುವ್ಮಾಳೀ. 
0-9) ; ಹಾರಿದ ಸಖಿಯರ ಪೊರೆಎರಿ ನೀವೊಂದ ಹಾರಲಿಲ್ಲದ ಬಲ್ಲೆನೆನ್ನ 
ಹಾರವಂತೊಪ್ಪದಿ ಬಂಳಿರೆಂದೊಂದೊಂದು ಹಾರವ ಹರಸಿಯಿಕ್ಕಿದಳು (ಕಂತ. 
48-60)- ೪. ಹಾರಲತಿಶಯತೃಷ್ಟೆ ನಾಶಕೆ ಕಾರಣವಲೇ ಮಾವ 
(ರಾಸ. 08-84) ; ಅಧರ ಉರುಟತಿ ಮದನಮಂದಿರ ಸದರ ರೋಮವು 
ಏರಿದು ನುಡಿಗಳು ತೊದಳು ಲಜ್ಮೆಯು ಹೀನದ್ಕಿಗುಣ ಹಾರಿ ನೋಡೆಂದ 
(ಕಳ್ಕೋಕ. ೫-೨೦). [ದೇ॥. ತಮಿ. ಮಲ. ಪುರ್‌] 
ಪಾರ್‌ "ಪಾಲಿ ' ನೋ. 
ಪಾರೆ, "ಪಾಟ್ಮಿ' ನೋ. 
ಪಾರ, (ನಾ). ೧. ನದಿ, ಸವಟದ್ರ ಮುಂತಾದುವುಗಳ ದಡ,-ಶೀ 
" ಪಾರವೆಂಬುದು ತಡಿ”.  (ಹಉಾಯು- 000-198) ; ಕುಣದಂಬುಧಿಯೆ 
ತೋಳ" ನೀಡಿ ಸನ್ನೆಗೈವೀಸಿ ಆರೆದಂತಾಯ್ತು ರಾಮಂಗೆ, ತನ್ನಾತ್ಮದತಿ 
ದೂರದಾ ಪಾರದಿಂ' (ಕೀಉನೂ. ೦೩೭-೩೪೪) ; ಪಾರವಿರ್ಪ ಜಲರೂಪ 
ಸಿಂಧುವಂ ಪೀರಿದಾತನ ಮಹತ್ತ್ವವೇನೊ ವೇಳ್‌ (ನೀಗಲ್ಮು. ೭೪) - 
ಪಿ. ಎಲ್ಲೆ; ಗಡಿ; ಮೇರೆ; ಸೀಮೆ: ಅವಿತಮತಿಗು:ಸದಿನತಿ 
ವಿಕ್ರಮಗುಣದಿಂ ಶಾಸ್ತ್ರಪಾ[ಶಾಠಾಂ. ಶಸ್ತ್ರ ವಾ]ರಮಂ ರಿಪುಬಳ(ಪಂ) 
[ಕಾಕಾಂ. ವೂ. ಕುಂ]ರವುುಮೊಡನೆ. ಸಂದುವೆನಿಸಿದನಮೇಯಬಲಶಾಲಿ 
ಮನುಜಮಾರ್ತಾಂಡನೈಪಂ (ಶಂಶರಾ. 0-98) ; ಸವ್ವರಸ್ಕವಮಿತ 
ಮಾರಿಗವೀರದು ಜೀವನದಿ ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ 
(ನುಂಕುಕ, ೬-೬೬, ಅವರ ಸಂತೋಷಕ್ಕೆ ಪಾರವೇ ಇಲ್ಲ (ಶಕದ. 00೬) 
೩. [ಸಾಂಖ್ಯ] ಒಂಬತ್ತೂ ಬಗೆಯ ತುಷ್ಟಿಗಳಲ್ಲಿ ಐದನೆಯದು : 
ಪಾರ ಎಂದರೆ ದ್ರವ್ಯಾರ್ಜನೆ. ಐದನೆಯದು (ಓಂಂಕಾ, ೬೩). [ಂ.7 
ಪಾರಂ (ಅ). ಚೆನ್ನಾಗಿ ; ಅತಿಶಯವಾಗಿ: ಆರೂಢವ್ಯಸನಕ್ಕೆಬೋಪ 
ಯುವರಾಜಾಗ್ರೂನಕಧ್ವಾನೆದಿಂ. . . ವಾರಸ್ಸಿ ೀಗಮನೋತ್ಸವಸ್ತು ರಚನಾ 
ಲಂಕೌರರುಂಕಾರದಿಂ ಪಾರಂ ಪಟ್ಟಪದಂ ಜನಶ್ರುತಿಪಥಕ್ಕಾಗಿರ್ಷದಾಹ್ಲಾ 
ದನಂ (ಮಜಾನೇ. ೦-೬೮). - ಪಾರಂತಗುಳ್‌ ' ಪರಾ. 
ಪೂರಂಗತ (ಗು). ೧. ಸಂಪೂರ್ಣವಾಗಿ ತಿಳಿದ; 


[ಎಪಾರ್ಯ] 
ಸಮಃಗೃವಾಗಿ 


ಅರಿತ : ಸುಪ್ರಸಿದ್ಧವೈದ್ಯನಾದ ಪೂರಂಗತ ಕಾನ್ಮೀವುನೂ ಕೂಡ ಕಾಕನ]; 
ಸಂಶೋಧನೆಯಿಂದ ಬೆರಗಾಗಿ ಹೋಟನು (ಕ. ೬೪). (ನು). 
ಪಿ. ಚೆನ್ನಾಗಿ ತಿಳಿದವನು; ನಿಷ್ಣಾತ : ಪಾರಂಗತಂಗಂತರಾಳ ದೂರ 


ಗಳೇನು? ಸ್ವೆ ರಪೆಥವಾತನದು (ಕುಂಕುಳ. ೬೪),  ಆಂಡಯ್ಯುನು 
» * , ತನ್ನ ಕುಲಪರಂಪರೆಗನುಗುಣವಾಗಿ ವಿದ್ಮೆಯನಿ ಪೂರಂಗತನಾದನು 


(ಸಾಹಸ. ೧೦೩). [ಸೆಂ.] 

ಪಾರಂಗಮತೆ (ನಾ). ಪೂರ್ಣಪಾಂಡಿತ್ಯ; ಸಂಪೂರ್ಣಜ್ಞಾನ : 
ಪ್ರಸೇನಜಿತನ ತಂದೆಯ, ವುಗನು ಕಲಿತು ಬಂದ ವಿದ್ಯೆಯ ಪಾರಂಗ 
ಮತೆಯನ್ನು ಕಂಡು ಸಂತುಷ್ಟನಾಗಿ, ಅವನಿಗೆ ರಾಜ್ಯದಲ್ಲಿ ಅಭಿಷೇಕ 


ವಹಿಡಿದನು (ಹಕ್ತುವು. 039). [ಸಂ. ಪಾರಂಗಮತು? 
ಪಾರಂತಗುಳ್‌ (ಕ್ರಿ). ಎಲ್ಲವನ್ನೂ ಚೆನ್ನಾಗಿ ಶಿಳಿ ; ಪಾರಂಗತನಾಗು : 
ಕಾವುತತ್ವದಜಂವೊಳ ಪಾರಂತಗುಳ್ವೀಪ್ಲಿತಂಗುಡುವೊಲ್ಲಂತೊಡಗೂಡುವ 
ಬರ್ಪವಂಗಬಲೆಯರ್‌ ಸೋಲ್ಜರ್‌ ಮಹೋತ್ಪಾಹದಿಂ 
(ಮಠ್ಮರಿ. ೧೬-೭೬). (ಪಾರಂ 4 ತಗುರಳ್‌,] 
ಪೂರಂಪರೆ (ನಾ). ೧. ಕಲ: ವಂಶ; ಪರಂಪರೆ: ಹುಸ ಹೊದ್ದದಂತೆ 
ನಡೆವ ₹ಲಿಗಳಾರಯ್ಯ ಹೇಳವರ ಪಾರಂಪರೆಗೆ ಸಲೆ ಸಂದ ರಾಜಗುರು 
ನೀನಜ್‌ಯದವರಿಲ್ಲ (ಶಕಕಾ. ೨-೬) ; ಅವನಿಗೆ ಇಕ್ಷಾಕು ವೊದಲಾದ 


೫೫೨೭ 


10 


15 


35 


40 ಪಾರಕಾವಣೆ 


45 


ಪಾರಕು 


ಪಾರಂಪರೆ[ ಠಾಣಾ. 

ಕ್ಷಪ್ರಿಯವರ್ಗ ಹಾಗೂ 

೨. ಸಂಪ್ರದಾಯ : 

ಪರಮಾಪ್ತ ಪ್ರಧಾನರ 
[ ಆಪ್ರಾ. 


ಪರಂಪರಿ, ಪರಂಪರೆ ]ಯಿಂದ ಸಂಲ 
ಸಮಸ್ತ ಸ್ತ್ರೀವರ್ಗ ಜನಿಸಿತ್ತು (ಕೈರಸೂ. 1. ೦೩). 
ದಶರಥಧರಣಿಪತಿ ರವಿಕುಲದ ಪಾರಂಪರೆಯ 
ಕರೆಸಿ (ತೊರರಾ ೦.೩-೦), 
ಪೂರಂಪಂ. / ಸಂ. ಪಾರಂಪರ್ಯ ] 
*ರಂಫರ್ಯ (ನಾ). ಪರಂಪರೆಯಿಂದ ಬಂದಿರುವುದು ; ಸಂಪ್ರ 
ದಾಯ ಃ ಆಚಾರ : * ಆವತ್ನಾಯಃಃ, ಸಂಪ್ರದಾಯ, ಪಾರಂಪರ್ಮ, 
ಗುರುಕ್ರ ವಂ). ಈ ೪ ಏಡೆವಜ್‌ಯದ ಗುರೂಪದೇಶಂ" (ಸಂಾಯು. 
೬೬-೨೪6) ; ಅರ್ಧಗಪ್ರಡದ ತೀರ್ಥಪಾರಂಪರ್ಯದಿಂದಂ ಸುರಧಮೆಂಬುದು 
ನಾಡಲ್ಲಿ ಎಳಭಿಯೆಂಟುದು ಪೊಟಲದನಾಳ್ಲೊಂ ವಜ್ರಪಾಳಂ (ವಡ್ಡಾರಿತ, 
೪೩-4); ಅನೇಕ ಶತಮಾನಗಳಿಂದ ಸಾರಂಪರ್ಯವಾಗಿ ನಡೆದು ಬಂದಿರುವ 
ದೈನ್ಯಛಾವವಿನ್ನೂ ತೊಲಗಿಲ್ಲ (ರರ. 6೩). [ಸಂ.] 
ಪಾರಂಪರ್ಯೆ (ನಾ). ಎ ಪಾರಂಪರ್ಯ: "ಮುಂತೆ ಪಾರಂಪರ್ಯೆ [ನಇX0ಂ. 
ಪರಿಯೆ]ಸಂಪ್ರದಾಯಚಡೊೆನಲ್‌ ನಿರಂತರಂ ಗುರೂಪದೆ*ಶವೆನಿಕ್ಕು " 
(ಶುಂಗರ. ೭೫೩-೩), [ಸಂ. ಪಾರಂಪರ್ಯ ` 
ಪಾರಂಬಿ, ಪಾರಂಬೆ (ನಾ). ಮರದ ಬೀಳಲು: ಕರುಳಿಗೊಂದು ಹೊಸ 
ಕರುಳ ಪಾರಂಬಿ ಇಳಿಬಿಟ್ಟು ನೆಲವ ನಿನ್ನದೆ ಮಾಡಿಕೊಂಬಿ (ತನ್ಕ. ೭-೩). 
ಪೂರಂಬೆ: ಬಲಿತ ವಟತರುಶಾಖೆಯಿಂ ನೆಲಕಿಳಿದ ಪಂರಂಬೆಗಳ ಪೋಲುವ 


ಬೆಳೆದ ಶ್ಮಶ್ರುಗಳುಳ್ಳೆ ಸಚಿವರನತಿಗಳನ: ಕೊಂಡ: (ರಫುವಂ. 09೯4-೭೦). 


[- ಮರಾ, ಪಾರಂಬೀ, ಪೂರಂಬಾ] 
ಪಾರಂಬೆ ` ಪಾರಂಬಿ' ನೋ. 


ಪಾರಕ, (ಗು). ೧. ಆಚೆಗೆ ಒಯ್ಯುವ; ದಾಟಿಸುವ : ಪಾರುಮಾಡುವ. 

(ನಾ). ೨. ಆಚೆಗೆ ಒಯನುವವನು ; ದಾಟಿನುವವನು : ದ್ವಾರ 

ದ್ವಾರಂಗಳೊಳಗಲದಹ ಪಾರಕರ ಬಗೆಗೊಳ್ಳದಂತದರ್ದಾರದಾ ಸುವಂಸಿಗಳ 

ನಡೆ ಶರಲ: (ಐಕ್ಯ. ೧-3೯): ಕಟ್ಟಿದ ಮಟ್ಟ ಪಟ್ಟೆಯ ಕುಸೆಯ 

; ಕಟ್ಟು ಯತದ ಪಿಂಡಿವುಳ ನೆಟ್ಟನೆ ಮೆಜಕಿಯೆ ಪಾರ[ಶಾತಾಂ. ರು] 
ಪಟ್ಟದಾನೆಗಳಂತಲ್ತಿ (ಕುರಾಸ30, ೨೭-೩೦). [ಸೆಂ.] 
ಪಾೂರಗ (ನಾ). ೧. ಹೆರಿಗೆಯನ್ನು ಹಿಡಿದ ಯೋಧ; 
ಗ:ರಾಣಿಯನ್ನು ಹಿಡಿದಿರುವ ಸೈನಿಕ (?): ಒಜಲೆ ಗಜದಂಡೆಗಳ ಕೈಗಳ 
ಹೂ:ಯ ಹೊಯ್ದರು ಪಂರಕರು: ಮುಕ್ಕುಲಂಕಿದರೆ ಸಬಳಿಗರು ಕೋದೆ 
ತ್ರಿದರು ಕರಿಘಟೆಯ (ಕುವ್ಮಾರ, ೨-೦೬) ; ಹೀಳ ಬಡಿದನು ಸವಂರಥರ 
ಷುಂಂಚಿಂಳ ರಂವ್ರತರಪು ಮಹಾಂರಥಜಚಂಲವನು ಜೋಧೆರನ: ಭಾರಿಯ 
ಪಂರಕದ್ರಜ ೨ (ಕುತ್ಕಾಗ. ೯-೩೬). ಪಾರಗ್ಗ: ೨. ಒಂದು ಬಯ 
ಆಯುಧ: ಹರಿಗೆ: ಡಾಲು : ವೀರನಹಣದಿರಂಗೆನುತ ಬಹುಭಾರಣದ 
ಚೆಮ್ಮುಟಿದ ಖಡುಗದ ಪಾರಗದ ಪರಿಣತರು ಹೆಣಗಿದರ: 
0೪-೫) : ಚಾರಣದ ಚೆಮ್ಮಟದ ಖಡುಗದ ಐಂರಗದ 
ಖ್ಯುರದೊಡ್ಡಿನ ಹೊಯ್ದು ಹೊ:ರಟೆಗಳ 
ರೊದಗಿದರು (ಕುವ್ಮಾಕ. ೧೯-೩3). 

[ಎಪ್ರಾ. ಫೂರಕ್ಕ ?./ಸಂ. ಸ್ಮಾರಕ? ) 
: ಪಾರಖಾವಣೆ ' ನೋ. 


ಪಾರಕ್ಕು. ಹಾರಕ, ಶಾರಕು. ಹುರಕ್ಕಿ. ಹಾರಕ್ಕ (ನಾ). 


(ಕ:ವ್ಮಾರ್ರೊೋ. 
ುಚ್ಚಟದ ಲುಳಿಯಂ 
ಸುರೇಖೆಗಳ ಸಂರತರಶ್ರಮ 


ಪೋರಕು. 


ಒಂದು ಬಗೆಯಂ ಧಾನ, : ಪ್ರಥಮುದಿವಸದೊಳೆ ಪೂರೀನ ಕೂಬುವಂ 
ಬ 

ವರೆಯುಮೆಣ್ಣೆಯವಾಡಿನಳೆಯುವುಂ ಬಡ್ಡಿಸಿದೊಡದನಮೃತವು 

ಮುಣ್ಣಂತುಂಡು: (ನಡ್ನಾರಾ. ೬೮-೨೬೩); ನೌಂತ್ರುದೊಳು ವೊಯ್ದ 


ಪಾರಕಿನಂತೆ ತನ್ನ ಕಾಲದ ತದನಂತರದೊಳು ದರ್ಶನಮೋಹನೀಯತ್ರಯ 
ದೊಳಂವುದಾನುಮೊಂ ುದಯಕ್ಕಿ ಬರಗೆ ನ್ನ 


ಬಕ್ಕುಂ 


(ಪಗಾರ, ₹೦೦ ೦೨); 


ಪಾರಕ್ಕು 


ಕೋರೆ ಪಾರಕ:ವೆರಸಗಸೆ ಕ:ಸುಂಬೆ ಕಬದೆ ನೆಲ. ಸಾವೆಗಳುಂ 
ತುರಗಕ್ಕಹಿತಂ (ಅಕ್ಕಕಾ. ೭-೫೯). ಪಾರಕ್ಕು : ಆದರದೆ ಜೇಷ್ಠದಪ೨ದ 
ಬೂದಿಯ ಮೃಗಶಿರದೆ(ರ:ದಿ) ಕೊಂಡ ಮುಖಕಿಯಿ2 ಬಿಳೆಗುಂ 
ಮೇದಿನಿ ಪೊಜಗಣ(ವರ) ನಾಲ್ಕಅಕೊಳಾದೊಡೆ ಪುರಕ್ಕು ಬರ(ಜ)ಗು 
ಬೆಳೆಗುಂ ಸ್ವಲ್ಪ$ (8ಕೃಕು. 5-04೬) ; ಉಪ್ಪಿಲ್ಲದ ಪಾರಕ್ಕಿನ ಸಪ್ಪುನೋ 
ಗರದೊಳಾನ್ನುವೇಆಲದ ಕಟ್‌ಯಂ ತಪ್ಪದೆ ೬ಲಸಿಕ್ಕೆ (ಫ್ರಣ್ಠಾಸ್ತ. ೩-೯೬). 
ಹಾರಕ ; “ಕೋದ್ರವೂ- ಹಾರಕಂಗಳು” (£4೫. 0೭-೩೦) ; 
ಹಾರರದಕ್ಕಿ ಶನ ಹೆಸಜ ಗುಗ್ಗುರಿ ಹುಗ್ಗಿ ಪಾಯಸ. . . ನಿವಾಳಿಸಿ (೨3೦2. 
೦೨೬-೬) : ಸೆಜೆ ನವಣೆ ನೆಲು ಹಾರಕ ೫x x x ಧಾನ್ಯ ಕುಳಪಾಲ ಭತ ಖ ೧ 
ನ್‌್‌ Be; 1633) ; ಹಾರುವರ ಹೊಲಕ್ಕೆ ಹಾರಕ, 
ದೇವರ ಹೆ೧ಲಕ್ಕೆ ಹುಚ್ಚೆಳ್ಳು (ಗರುರಾ. ೪a). ಹಾರಕು : “ಉನ್ಮಾಳಃ 
ಕೋದ್ರವ:, ಕೋರದೂಷಕಃ ಈ ೩ ಹಾರಕು” (ಹಲರಾಹುು. ೯೪೩-೪೨೬). 


ಹಾರಕ ಎ: ಕ್ಷೀರಸಿತಪಾನದಿಂ ಧುತ್ತೂರದ ಕೂಷ್ಮಾಂಡರಸದೊಳಂ ಬೆಲ್ಲ 
ದೊಳಂ ಹಾರಕ್ಕಿಗ(ಯ)  ಸೊರ್ಕಟ್‌ಗುಂ  (ಲೋಳೋಶ. ೦೦-೪೨)- 
ಹಾರಕ್ಕು ು.. ಹಾರಿಚಂ ಕುಂಬಳದೆಲೆಯುಎಂನರೆದ ರಸಂ ಸಿಂಧುಜಾತಮ) 


ಕೂಡಿ ಬಟ್‌ಕ್ಕಿರದೀಂಟಲ* ಹಾರಕ್ಕಿನ ಪರಿದೆನಿಷ ವಿಷಾಪಹರಣಮಕ್ಕು 
ಮವಮೋಘೆಂ (£ರುದ. ೨-೦೩೯) 
(ದೇ. ॥ ತೆಲು, ಆರಿಕ, ಆರಿಕೆ, ಆರುಕ. ಆರುಗ) 


ಪಾರಕ್ಕು “ಪಾರಕು' ನೋ. 
ಪೂರಖ (ನಾ). (ಮತ್ತೊ, ರತ್ನ ಮಂಂತಾದುವುಗಳ) ದರ್ಜೆ; 
ಕಿಮ್ಮತ್ತು: ಯೋಗ್ಯತೆ: ಪಾರಖ ನಮೂನೆ _ತೂಕದ ಸಮಯ 


ಗಿರಾಯಿಕರು ಆರಳಿ ತೆಗೆದುಕೊಂಡರೆ. ಈ ಖರ್ಚೆನ ರಕಮುು ಬೀಳುವದಿಲ್ಲ 
(ನು2ಂಬನ್ಮಾ. ೦೬). [*-ಮರಾ, ಪಾರಪ್‌) 

ಪಾರಖಾವಣಿ " ಪಾರಖಾವಣೆ ` ನೋ. 

ಪಾರಖಾವಣೆ, ಪಾರಕಾವಣೆ, ಪಾರಖಾವಣಿ, ಪಾರ್ಹವಣೆ (ನಾ). 
೧. (ನಾಣ,, ಮಂತ್ತು. ರತ್ನ ಮೊದಲಾದುವುಗಳನ್ನು) ಪರೀಕ್ಷಿಸಿ 
ನೋಡ:ವುದು : ಪರೀಕ್ಷೆ : ತಪಾಸಣೆ: (೪). ಪಿ. ಸಲ್ಲಿಸಂವುದು ; 
ಜಮಾ ಮಾಡುವುದ: : ಪಾವತಿ ಮಾಡುವುದು: ಅದು ವರ್ತಕ 
ಧರ್ಮ-ಲ್ಲ. ಹಾಗಿದ್ದರೆ ಜಾಗ್ರತೆಯಾಗಿ ಪಾರಖಂಪಣೆಗೆ ಹಣ ತರಿಸು 
(೪4749. ೦೦) ; | ಕೆಂದಾಯಷ್ಟ ವಸೂಲಾದ ಕೂಡಲೇ 
ಪಟೇಲನ ಅವ್ಪಣೆ ಪ್ರಕಾರ ಆ ಹಣವನ್ನು ತುಲ್ಲೂಕು ಖಜಾನೆಗೆ ಪಾರ 


ಲ್‌ ಇ ಆಾಳ್ಟೆ 
ಪ ಅಜ ಕ ಬೆ 


ಖಾವಣೆ ಮಾಡುವುದಕ್ಕಾಗಿ ತೆಗೆದುಕೊಂಡು ಹೋಗುವ ಕೆಲಸವು 
ಇವನದಾಗಿರುತ್ತದೆ (ಗ್ರಾನೂಕ, ೩. ಪಾರಕಾವಣೆ: ೧. ಲಿಂಗ 
ರೋಜ ಅನ್ಯಾಯ ವತಾಡಿದರು. ಅದರ ಲೆಕ್ಕ ದೇವರೆದುರು ಪಾರಕಾಣೆ 


ಆಗುತ್ತೆ. (೭40, ೦೬9. ಪಾರಖಾವಣಿ : ೨. ಆ ಮೇರೆಗೆ ಐವಜು 

ಹಾರಬಾದವಣಿ ಮಾಡಿಕೊಂಡು ಕಳವಿಷಣನನ್ನು ವಾಪಸ್‌ ಕೊಟ್ಟು ಬಾಕಿ 

ಐಎಜಿಗೆ ಆಗಿಂದಾಗ್ಗೆ... ರಶಿ"ದಿ ಕೊಡಬೇಕು (ಮಹಾನಂ. 17, ೩೬). 

ಪಾರ್ಬವಣೆ ; ೨. (ಮಿತ 1೪, ೬6). ' ಪ.ರ:ಖಾಣೆಯ ' ಪರಾ. 
|- ದರಾ. ಪುರಬಾನಣ್‌] 

ಪಾರಖೀ (ನಾ). (ಮಂತ್ರ. ರತ್ನ. ನಾಣ್ಯ ಮೊದಲಾದವುಗಳನ್ನು) 

ಪರೀಕ್ಷಿಸುವವನ: : ಪರೀಕ್ಷಕ: ಅದು ಸರಾಫರ ದಂಧೆಯಲ್ಲಿ ಕಳೆದ 


ಕಾ ದ್‌ ಹಚ 


೪೦ ಎರುಷವ ಅನುಭವ. ಬಂಗಾರದ. ಮಂುತತ್ತಿರತ್ನದ ಪಂರಖೀ ನಾವು 

(ಗೀತಾಗೆ: ೪)- (“ಹಿಂ ಮರಾ. ಪುರಖೀ) 
ಪಾರಗ, (ನಂ). ೧. ತೀರವನ್ನು ವಂಟ್ಟಿದವನು ; ದಡವನ್ನು 
ಕಾ ಬಂ “ಜ್ನ 


ಕಂಡವನ: : 
ಪಾರಗರೆ೨ದೀ 


ಸ ಅನುಪಮಗುಣರನುಪಮತಪರನುಪಮಸಿದ್ಧಾಂತವಾರ್ಧಿ 
ವನಧಿಪರೀವೃತಸಕಳಾಎನಿ ಸೊಗಟ್ತೂದಂ ಸಕಳೆಚಂದ್ರ್ದ, 


೫೫೨೮ 


ಪಾರಣ್‌ಎವಿಧಿ 


ಸಸ್ತಿ 

ಪಂರಾವಾರಪಾರಗರುಂ ತದುಕ್ತತಪೆ- ಚ್‌ ತರು೦ (42೮. €9-4-ಳ; 

ಸಂಗೀತಾಂಬುಧಿಪಾರೆಗರ" ಪಲರುವಿತಾ ತಾಂನಂಗಳಂ ಬಲ್ಲರೇ 

(ಅಶ್ರತಿ. ೪೨-೦). ೨. ಸಂಪೂರ್ಣವಾಗಿ ಶಿಳಿದವನಂ ; ನಿಪುಣ; 

6 ಪಂಡಿತ: "ಚತುರ್ವೇದಪಾರಗ', ಶ್ರುತಪಾರಗ' ಪರಾ. (ಸಂ.] 

ಪಾರಗ್ಧ " ಪಾರಕ್ಕ' ನೋ. 

ಪಾರಗತ್ವ (ನಾ). ನೈಪುಣ್ಯ : ಅವರುಪದೇಶಕೌಶಲನಖಮಂ ಹರವತಾಗಮ 
ಪಾರಗತ್ವವುಂ ... ಭನ್ಮಜನಕಂ ಪರಿಕೀರ್ತಿಸುತಿರ್ದು: (ಮುಹಾನೇ. ೩-೦೪). 

[ಸಂ.1 

ಪಾರಗಾಣಿಸು (ಕ್ರಿ). ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದಾಟಿಸು; 
ಪೂರ.ಮಾಡಂ : ಯಾರೂ ಕಾಯುವರಿಲ್ಲ ಸೇರಿದೆ ನಿನಗಯ್ಕಾ ಧೀರ 
ವೇಣುಗೋಪಾಲ ಪಾರಗುಣಿಸೊ ಸ್ವಾವಿು (ಕರಂ- ೩೩೪); ಸಂಕಷ್ಟಗಳ 
ಮರುವ ದಂಂಟಿಸಿ ಪುರಗಂಣಿಸುವ ಒಂಟಿ ಇವನೆಂದು ಪಿಲಾತನೆಕಟರಿ 
ವನೇ೦ (ಗೊಲ್ಲೊಠಾ. ೨-9೬). [ಪಂರಗುಣು 4+ - ಇಸ್ಕು) 

ಪಾರಗಾಣು (ಕ್ರಿ). ದಡವನ್ನು ಸೇರು ; ಪೂರಾಗಂ: ಕಡಲ ಕಡೆದರು 
ಸುರಾಸುರರು ನಿಜಬಲದಿ೧ದ ಕುಡಿದನದನು ತಪಸ್ಥಿನಿಂದ ಕುಂಭಜಮು 
ಕಡಮೆಜನ ಪಾರಗಾಂಬರೆ ಗಾಸಿಯನು ಪಡದೆ? (ನುಂಳುಳ. 38): 
ಈ ಸಲದ ಕೆಲಸದಲ್ಲಿ ನಾವು ಪಾರಗಾಣುತ್ತೇವೆಂಬ ಭರವಸೆಯೇ ದದಗಿಲ್ಲ 
(ರಿಕಾಶ. ೦೫). [ಪಾರ್ಮೆ4ಕಾಣು (ಆ ಕಾಣ್‌)] 

ಪಾರಗಾವ (ನಾ). ಒಂದು ಊರಿನ ಹೆಸರಂ : ದಕ್ಷಿಣತಃ ಪಾರೆಗಾವಾ 
ವ್ರಾ(ಬ್ರಾ)ಹ್ಮಣ ಗ್ರಾವಂಃ ಪಶ್ಚಿಮತಃ ಎಲ್ವ ?ವಾಡೇಗ್ರಾಮಃ (ಇಳ. 
x1. 008-೩8೯; 763). [7 +ಗಾವ («ಗಾಮ)] 

ಪಾರಗೆಯ” (ಕಿ). ಹಿ೦ಜರಿ ; ಹಿಂದೆಗೆ : ಅಕ್ಕುಳಿಸಿತೆಂದುಂ, ಮೆಯ್ದೆ 
ಗೆದುದೆಂದುಂ . . . ನುಣ್ಣಿತೆಂದುಂ, ಪಾರಗೆಯ್ಕಂದುಂ-ಈ ೧೩ ಅಪ 
ಸರಣಕ್ಕೆ ಪೆಸರ* (ಕಕಸಾ. ೩೨-೬೪). [ಪಾರ್ಕ + ಕೆಯ] 

ಪೂಠಜ (ನಾ). ದ್ರವರೂಪದ ಒಂದು ಬಗೆಯ ಲೋಹ : ಪಾದರಸ : 
ರಸದೊಳು ಪಾರಜದೊಳು ಷಡುರಸದೊಳಾ ರಸಾಖ್ಕಂ 
(ಕುಂಗ03. ೦೪೬-೩೫) : ಭಯ ಮತ್ತು ಧೈರ್ಯವು ಬೆಂಕಿ ಮತ್ತು 
ಬರ್ಫಕ್ಕಿ ತಗುಲಿದ ಪಾರಜದಂತೆ ಕೆಳಗೆ ಮೇಲೆ ಒಮ್ಮೆಲೆ ಸರಿದಾಡ 
ಹತ್ತಿದುವು (ಜಯಂತ. ೪೪); ಕನ್ನಡಿಯ ಒಂದು ಮೈಗೆ ಪಾರಜ ಹಾಕ .`. . 
ನೋಡುವ ಕನ್ನಡಿಯನ್ನು ಮಾಡುತ್ತಾರೆ (ಮುಂಬಹು, ೪-೨೨೨): "ಪಾದರಸ' 
ಪರಾ. [ಆಸಂ. ಪಾರದ] 

ಪಾರಟ " ಪರಡ್ಮೆ ' ನೋ. 

ಪಾರಡೆ : ಪರಡ್ಮೆ' ನೋ. 

ಪುರಣಕ್ಷಮ (ನಾ). ಬೇರೆಯವರ ಉಪವಾಸವನ್ನು ಕೊನೆಗೊಳಿಸಂ 
ವುದರಲ್ಲಿ 'ಸಮರ್ಥನಾದವನಂ : ಚಾರುಚಕೋರವಿದೂರಪಾರಣಕ್ಷವೆ೨ 
ನವವಲ್ಲಭಂ ಬೆಳಗಿದಂ ಪುರಮೊಂದೆನೆ ಲೋಕಮೆಲ್ಲವುಂ (ಜಂದ್ರಭ್ರಿ. 6-45): 

(ಸಂ.) | 

ಪಾರಣಾವಾಸರ (ನಾ). ಪಾರಣೆ ಮಾಡುವ ದಿವಸ : ಪಾರಣಾವಾಸರಾಳಿ 

ಗಳಿಂತಿರ್ತೆಅನಪ್ಪ ಪ್ರಣ್ಮದಿನವಂಂ ಸಮ್ಮಿಶ್ರಮಂ ಮಾಡೆ (ತುಳುಮಾ. ೪-03) - 
[ಸಂ.] 

ಪಾರಣಾವಿಧಿ (ನಾ). ಪಾರಣೆಯನ್ನು ಮಾಡುವ ರೀತಿ, _ಕ್ರವಂ ; 
[ಪ್ರವ್ರ,]ಜ್ಯಾಶ್ರಮಗುರೂರ್ವರಾಸ್ಯತಿಲಕಂ ಯಾಮಿನೀವಿಯೋಗವಂಂ 
ನಿರ್ವರ್ಶಿಸಿ ರಾಜನುಂದಿರಕ್ಕೆ ವಂದು ಪಾರಣಾವಿಧಿಯೊಳಮೃತಾಹಾರ 
ಮನಾರೋಗಿಹಿ (6೪ತಿತು. ಊ೯ 5) ;: ಮಂಡೋದರಿಯುಂ ತಾನುಂ 
ಪಾರಣಾವಿಧಿಯಂ ಮಾಡಿಸಿ ರಾಮನಲ್ಲಿಗೆ ವಂದು (ತಾಫ್ರಂಪ್ರ- ೩೦೦). [[ಸಂ.3 


ಸೈದ್ಧಾಂತಿಗಳಂ (ಸುಕುಮಾ. ೦-೨೪) ; ಸಮುಸ್ತಶಂಸ್ಯಾಮ್ರತ 


1124); 


20 


40 


ಪಾರಣೆ, 


ಪಾರಣೆ, (ನಾ). ೧. ವ್ರತೋಪವಾ£ದ ಮಾರನೆಯ ದಿನ ಮಾಡುವ 
ಊಟ: ಪಕ್ಷೆ«:: ಪವಾಸದ ವಾರಣೆಗೆಂದು ಪೋಟಲೆ, ಚರಿಗೆವುಗುತಂದೊಡೆ 
(ನಕ್ಕಾರಾ- ೩೬-೨೬೩) ;: ಪಾರಣೆಯ ವಏನಂಗಳೊಳವಧಾರಿಸಿ ಜಠರಾಗ್ನಿ 
ನೆಂದದಂದದಿನರ್ಧಾಹಾರ ಮನಾರೊ:ಗಿಸುವಾಚಾರೆದಿನಳವಟ್ಟುದವರೊ ಳವ 
ವೋದರ್ಯಂ (ಸುಳುಮಾ. ೪-3): ಫಡ ತೊಲಗು ಕೌರನಕೃತಾಂತನ 
ಪಡೆಗೆ ಪಾರಣೆಯಿಾಗಳೀಗಳೆ ನಡೆಸುವನು ನಾಕಕ್ಕೆ ನೆಅ!'ದ ಮಹಾ 
ರಥಾವಳಿಯ (ಕುಲ್ಮಾರ್ರೋ- ಶರಿ. ೨66) ; ಪಾರಣೆಯಾದರೂ ಪಾರಾಯಣ 
ತೀರಲಿಲ್ಲ (ಗಾರ). ೨. ತೃಪ್ತಿ: ಸಂತೋಷ: ಅಬ್ಲವೋ ಬರಿಯ 
ವಾಸನೆ ಅಲ್ಲ ಬರಿ ಕಣ್ಮ ಪಂರಣೆ (ಸಿಗ. ೦೬-೦೬). 


ಪಾರಣೆ ಪರ್ವ ಪಾರಣೆ ಮಾಡುವ ಹಬ್ಬ :  ಬರಿಸುವುದೊಂದೂ |. 


ರೊಳಿರ್ಪಳನುವಚಾರದೆರಸಿ ಪಾರಣೆ ಪರ್ವಗಳಿಗೆ ನೆರೆಯೂರೊಳು ಬಾಳುವ 
ನಿಜತನುಜೆಯ ಕರೆ ರಿಸುವುದು ಕಾಲವಅಳಿತು (೫೦೬. 8-೨೪. ಪಾರಣೆ 
ಮಾಡು ಇ ಉಪವಾಸ ಮುಗಿದ ನಂತರ ಊಟ ಮಾಡು : ಬಸವಂತಿ 
ತನ್ನ ಆರೋಗಣೆಯನ್ನು ಬಡಿಸಿಕೊಂಡು ಉಪವಾಸದ ಪಾರಣೆ ಮಾಡಿ 
ದಳು. (ರೀಶಪ. 11, ೦೭). (ಸಂ. ಪಾರಣ] 
ಪಾರಣೆ (ನು). ಒಂದು ಗ್ರಂಥದ ಪೂರ್ಣವಾದ ವಾಚೆನ (?): 
ಕವಿಳಾಸಪುರದೊಳಗೆ ಸ್ವಯಂಭುಮಲ್ಲಿಕಾರ್ಜ್ಞನ ಸಂಗಮೇಸ್ವರ ನಾಗೇಸ್ವರ 
ಯಾ ಮೂಟುಲಿಂಗಕಂ. ಅಂಗಭೋಗ ರಂಗಭೋಗ ಜೀರ್ಣ್ಕೋದ್ಧಾರಕ್ಕಂ 
ಪಾರಣೆಯ ಜಂಗಮಾರಾಧನೆಗಂ . - - ಸಲುವಂತೆ (ಎಇ: ಸ21. 09-೩೦; 
2800) - (ಎಸೆ. ಪಾರಾಯಣ ?] 
ಪಾರಣ್ಕೆ. ಹಾರಣಿ, ಹಾರಣೆ (ನಾ). ಒಂದು ಬಗೆಯ ತೆರಿಗೆ: ಕೆಯ್ಗಂ 
ವಂನೆಗಂ ತೊ ಬಕ್ಕ ಮರುವಣಲ ಗದ್ಮಾಣಂ ಮೂಜು ಪಣವಾಣು 
ಪರಿಪುಂ ಪಾರಣೆಯುಂ ಮೊದಲಾಗಿ ಕರೂಕುಳಬಾಧೆಯೊನ್ನುಮಿಲ್ಲದನ್ತಾಗಿ 
ಗಾವುಣ್ಣರ ಪ್ರತಿಪಾಳಿಸುವರ್‌ (ಇ. ೫131. ೬-4; 1040) ; 
ಪರಿಪು, ಪಾರಣೆ- ಇವೆರಡೂ “ಕಿಆಕುಳ 'ಗಳು. ಎಂದರೆ ಸಣ್ಣ ತೆರಿಗೆಗಳು 
(6೫೨. ೪00). ಹಾರಣಿ : ಆ ವಪೆರುಮಾಳೆಪುರದ ಮಹಾ 
ಜನಂಗಳು ಹದಿಕೆ ಹಾರಣಿಯೆಂದೆನ್ನದೆ ಸರ್ವ್ವಾಬಾಧೆಪರಿಷಾರ ಸರ್ವ್ವ 
ಮಾನ್ಮಬಗಿ . . . ನಡಸಿ ಕೊಡುವರು (ಎಳ. ಸಃ, *ತ್ರದು. ೦೨-೪೩; 1286)- 
ಹಾರಣೆ : ಈನ್ತಿವಜ ಪದಿಪುಂ ಹಾರಣೆ ಮೊದಲಾಗೆ (ಕೊಳಕ. 
ಕಾತಿರೆಕ್ಕೂರಿ?. 4-3; 965). [?) 
ಖಾರಣೆಗೆಯ್‌ (ಕ್ರಿ). ಉಪವಾಸದ ನಂತರ ಊಟವನ್ನು ಮಾಡಂ : 
ಅಂಬರೀಹನವೊಲು ದ್ವಾದಶಿ ದ್ವಿಜನಿಕುರಂಬಕ್ಕೆಯನ್ನದಾನಗಳ ಸಂಭ್ರಮ 
ದಲಿ ಮೂಡಿ ವಾರಣೆಗೆಯ್ದನಾ ಕುಂಭಿನೀಪಶಿ ಭಕ್ತಿಯಲಿ (ಕಂಠಂ. ಇಳ): 
[ಪಾರಣೆ 4 ಕೆಯ) 
ಪಾರತಂತ್ರತೆ (ನಾ). ಇನ್ನೊಬ್ಬರ ಅಧೀನವಾಗುವಿಕೆ ; ಬೇರೆಯವರ 
ವಶವಾಗುವಿಕೆ : ಪುತ್ರದೋಹಳಕಾರಣಮಂ ಧಾರಿಣೀವತಿಗೆ ಸಎಸ್ತರಂ 
ಬಿನ್ನಎಸೆ ಕೇಳ್ವ್ಚರಸನುಂ ತತ್ಕಣೋಪಗತತನೂಭವಾಲಾುಭಚಿಂತಾಪಾರ 
ಕಂಚ್ರತೆಯಿ ಮ್ಲಾನಮನನುಂ ದೀನಾನನನುವಹಾಗಿ (ತಂದ್ರಪ್ರ- 4೬೨ ರ). 
[ಆ ಪರತಂತ್ರ) 
ಖಾರತಂತ್ರ (ನಾ). ಅನ್ಯರಿಗೆ ಅಧೀನವಾಗಿರುವುದು ; ಪರಾಧೀನತೆ : 
ಶ್ರುತಿಯೊಳಗಾಡುವ ಹಾಡಿನ ತೆರದಿ ಸ್ವತಂತ್ರ ನೀನೀ ಪಾರತಂತ್ರ್ಯದಿ 
(ಕಜೇತ. ೪-೮); ಭವ್ಮಪರಂಪರೆಯ ನಾಡು ಪಾರತಂತ್ರ್ಯದ 
ಸಂಕೋಲಿಯಿಂದ ಬಂಧಿತಎಂಯಿತು (ಅಕ್ಮಾರ್ಶ- ೨). ([ಸಂ.] 
ಪಾಠತೆ (ನಾ). ವೀಕ್ಷಣೆ ; ನಿರೀಕ್ಷಣೆ : ಹರವಿಚಾರತೆಗಳೊ: ನಿರುತ ಪಾರತೆ 
ಗಳೋ ನಿಷ್ಠೆ ತೋರತೆಗಳೊ ತಮವಿದೂರತೆಗಳೋ (880. ೩-೩೪). 
[ಪಾರ್ಕ್‌ -ತ್ಯೆ) 


೦೯೩3, 


೫೫೨೯ 


ಪಾರದರ್ಶಕ 


ಪಾರತ್ರಯ (ನಾ). ಪರಲೋಕ: ಹೆಂಡ್ರು ಮಕ್ಕಳಿಗಾಗಿ ಎನ್ನ ಹಿತವನೆ 

ಮರೆದು ಕಂಡಕಂಡವರ ಕಾಡಿ ಬೇಡಿ ಉಂಚುಟ್ಟು ಸುಖಪಟ್ಟು 

ಪಂರತ್ರಯವ ಮರೆದು ಕೊಂಡೆಯಲಿ ನಿಪುಣನಾಗಿ ತೂಗಿ (ರ0ಕ್ಮ- ೩೪-೬). 
[-ಆಸಂ. ಪಾರತ್ರ್ಕ) 

8 [ಪಾರತ್ರಿಕ (ಗು). ೧. ಪರಲೋಕಕ್ಕೆ ಸಂಬಂಧಪಟ್ಟ ; ಪಾರಲೌಕಿಕ 
ವಾದ: ಐಹಿಸದ ನಾನಾಭೋಗಮಂ ಮತ್ತಮುನ್ನತಪಾರತಿ ್ರಕಸ್‌ಖ್ಯದೇಳ್ಳೆ 
ಯನನೂನಂ ಮಾಳ್ಪ .. . ಕವಿ ನಿ:ಂ ಬೇಗಂ ಪೊಗಳ” (ಕ್ರಿಫುಂ: ೦-೨೮); 
ಪಾರತ್ರಿಕಾನಂದಮಂ ಗಳಿಪು ನಾಯೆಕನಾಗೆ ಮತೃತಿಯದೇಂ ಸೈಪಾಂ 
ತುದೋ ಲೋಕದೊಳ್‌ (ಕ್ಕುಕೂಮಿ. ೦-೨೨). (ನಾ). ೨. ಪರಲೋಕ: 
ಖರರುಜ ಂದನನೊಂದಿದಂದಮುದಯದೊಳ* ರೋಗಾನ್ವಿತಂ ಬಾಲ್ಕಕಾಲ 
ರುಜಾರ್ತಂ  ಮಲಿನಂ ಸಕಾಮನಲಸಂ ವಾರತ್ರಿಕವ್ಮಾಪ್ತಿ [೫ ಕಾಂ- 
ಪಾತತ್ರಿಕದ್ಮಾಪ್ತಿ. ವಪಾತತ್ರಿಕವ್ಕಾಪ್ತಿ]ತತ್ತರನಕ್ಕುಂ (ಕಾಶಕಿ. ೦೪-೦೪). 
೩. ಪರಲೋಕಕ್ಕೆ ಸಂಬಂಧಿಸಿದುದು ; ಪಾರಲೌಕಿಕವಾದುದಂ : 
ಬಟಾಕ್ಕೆ ನಿದುಮೈಹಿಕಪಾರತ್ರಿಕಥೋಗಮಂ ಕುಡುವಿನಂ ಮಾಣಿಕ್ಕಭಟ್ಟಾರೆ 
ಕಾಂತಿಕಮಂ ಸಾರೆ ವಿನೇಯರಾಜಿಗೆ ಜಯಂ ಭದ್ರಂ ಶುಭಂ ಮಂಗಳಂ 
(ಅ೦ಫು. ೦೬-6) : ಸಾಂಸಾರಿಕ. ಪಾರತ್ರಿಕಗಳೆಂಬ ಇತ್ತರಣ ಪುರು 
ಪಾರ್ಥಗಳೂ ನಿಕಟಸಂಬಂಧದಿಂದ ಒಡಗೂಡಿ ಚುರ್ವರ್ಗವೆನ್ನಿ ಸುವುದು 
(ನಾರೋ- ೩೩೪). [ಸಂ.] 

ಪಾಠದ (ನಾ). ೧. ದ್ರವರೂಪದ ಒಂದು ಬಗೆಯ ಲೋಹ: 
ಪಾದರಸ ; ಪಾರಜ: “ರಸ ಪಾರದ ಸೂತಕ ಚಪಲ[ಸಂ]ಜ್ಞಿತಂ ಗಿರಿಶ 
ವೀರ್ಯಮದು ವಾದರಸಂ” (ನತ್ನುಳೋ- ೪೫-೦೨) ;: ಮಾಸರಮೆನೆ 
ಪಾರೆದದಿ೨ ಪೂಸಿದ ವೊ: ಪೊನ್ನ ಮುಕುರವುಂ ಹಿಮಲಿಪ್ತಂ ನೇಸಣ 
ಬಿಂಬಂ ತಿಂಗಳ ಕೂಸಿನ ವೊ:ಲ್‌ ಕೋಡುತಿರ್ದುದಂದಿನ ದಿನದೊಳ* 
(ಅಂ. ೪-5); ಪಾರದಂ ಸಿದ್ಧರಸಮಾದೊಂದು ಸಂತಸಂ ಬಾಲ 
ನಿರವಂ ಕಂಡೊಡಪ್ಪುದುಂ (ಊತೂಕ್ಕ. ೬೬-೦೭). ೨. ಲೋಹವನ್ನು 
ಚಿನ್ನವನ್ನಾಗಿ ಮಾಡುವ ರಸ ; ಸಿದ್ಧರಸ : ಪಾರದಂ ಪಾರದೆ ಬಂದ 
ತೋರ್ಕೈ ಸುಮನೋಮಣಿಸನ್ಮಣಿಹಾರದಲ್ಲಿ ಬಂದೋರಣವಾಗಿ ನಿನ್ನ 
ಪರಿವನ್ನಿಜನಕ್ಕೆನಿವೊನ್ಹು ದಾನಗಂಭೀರತೆಯಹಿದುದೇಂ ಪೊಗಳ್ಳೆಂ (av. 
211, ಸೊರಐ- ೨೬೩೦-೨೬; 3408). [ಸರಿ.] 

9; ಪಾರದಂದೊಡೆ (ಕ್ರಿ). ಪಾದರಸವನ್ನು ಹಚ್ಚು, -ಲೇಪಿಸಂ : ಕಡೆದರೊ 
ಶಂಖದಿಂ... ರುಚಿರೋಜ್ವಲಾ:ಗವುಂ ಬಿಡದಮೃತಾಂಶುರಶ್ಮಿಗಳ 
ಕುಂಚಿಗೆಯಿಂದಮೆ ಕಚ್ಚಿ: ಪಾರದಂದೊಡೆದರೊ ಪೇಟಕೆನಲ್‌ ಕರಮೆ 
ಕಣ್ಣೆಸೆದಿರ್ದುದು ರೂಪು ಕಾಂತೆಯಾ (ಕಾದಂಫೂ- ೩೬೩) - 

[ಪಾರದ 4 ತೊಡೆ,] 

ಪಾಠದರ " ಪಾರದಾರ' ನೋ. 

ಪಾರದರಿಗ : ಪಾದರಿಗ' ನೋ. 

ಪಾಠದರಿಗೆ (ನಂ). ಹಾದರ ; ವ್ಯಭಿಚಾರ : ಹರದರಕ್ಕನಂಗದೊಳಾ ರ 
ದರಿಗೆಯ ಪಚ್ಚವಂ ಕೊಣ್ಣು ವಾದರಿಗೆಯೆ ಮೂಗನರಿದು ಪಾದರಿಗನಂ 
ಕೊಲ್ವರು (ಇ: 1%-1, ೬೬-೩೨; 992). 

[ಪಾರದರ (.೭ಪಾರದಾರ)-- -ಇಗೈೈ) 

ಪಾರದರ್ಶಕ (ಗು). ೧. ತನ್ನ ಮೂಲಕ ನೋಡಿದರೆ ಆಚೆಯ ಕಡೆ 
ಇರುವ ವಸ್ತು ಸ್ಪಷ್ಟವಾಗಿ ಕಾಣಲಾಗುವಂತೆ ಬೆಳಕನ್ನು ತನ್ನ 
ಮೂಲಕ ಶುದ್ಧವಾಗಿ ಹಾಯಗೆೊಡುವ ; ಕಾಜು ಪಾರದರ್ಶಕ 
ಪದಾರ್ಥವು (ನುಂಬಯು. ೪-೨3೦): ಬೆಳಕು ಕೆಲವು ವಸ್ತುಗಳ ಮೂಲಕ 
ಹೆಚ್ಚು ನಷ್ಟ ಹೊಂದದೆ ಹೊರಕ್ಕೆ ಬರುವುದು. ಇಂತಪ್ಪ ವಸ್ತುಗಳನ್ನು 
ವಾರದರ್ಶಕವಸ್ತುಗಳೆಂದು ಹೇಳುತ್ತೇವೆ (6352. 088). (ನಾ). ವಿ. 


46 


ಪೂರದರ್ಶಕತೆ 


ತನ್ನ ಮೂಲಕ ಆಚೆಯ, ಪಕ್ಕವನ್ನು ಕಾಣಿಸಂವಂತೆ ಬೆಳಕನ್ನ್ನ 
ಸಾಗಿಸುವಂತಹುದು : ಈ ಬರ್ಥವು ಹೆಚ್ಚು ಕಡಿಮೆ ಪಾರದರ್ಶಕ 
ವಾಗಿರುತ್ತದೆ (ಮುಂಬಯಿ. ೬-೦೯೦). " ಅಪಾರದರ್ಶಕ ' ಪರಾ. [ಸಂ.] 
ಪಾರದರ್ಶಕತೆ (ನಾ). ಪಾರದರ್ಶಕ ಗುಣ : ಶಾಸ್ತ್ರಗಳ ಸಂಕ್ಷಿಪ್ತಶೈಲಿ 
ಇದಕ್ಕೆ ಎಷ್ಟರ ಮಟ್ಟಿಗೆ ಕಾರಣವೋ ಸಂಸ್ಕೃತಭಾಷೆಯ ಪಾರದರ್ಶ 
ಕತೆಯೂ ಅಷ್ಟರ ಮಟ್ಟಿಗೇ ಕಾರಣವಾಗಿರಬಹುದು (ಸತಾರೋ. 043); 
ಗುಟ್ಟುಗುಟ್ಟಿನ ಗಂಟು ವ್ಯಕ್ತಿವ್ಯಕ್ತಿಗಿಳೆಬ್ಲ; ಈ ಗುಡಿಯುಮದರ ನಂಟು 
ಈ ಮಹಾಗುಟ್ಟಿನೆಡೆ ಒಬ್ಬೊಬ್ಬನೂ ಪಡೆವ ಪಾರದರ್ಶಕತೆಯನು ಅರಿವ 
ರಾರುಂಟ: ? (ನುರೆರೇ. ೩8-00). [ಸಂ. ಪಾರದರ್ಶಕತಾ] 
ಪಾರದರ್ಶಿ (ನಾ). ಯಾವುದೇ ವಿಷಯವನ್ನಾಗಲಿ ಪೂರ್ಣವಾಗಿ ತಿಳಿದಂ 
ಕೊಂಡವನು ; ಪಾರಂಗತ ; ನಿಷ್ಠಾತ: ಆ ದ್ವಾರಕಿಯಲದನಲ್‌ತು 
ವೃದ್ಧ ವಚೋವಎಶೇಷವಲಿ ಶೌರಿ ಕರೆಸಿದನುತ್ಮವಿದ್ಯಾಪಾರದರ್ಶಿಯನೊಲಿದು 
ಮನದಲಿ ಸೀರಧರಸಹಿತಾತನೊಡನಿಂತೆಂದನಂಚೆತದಲಿ (ಏ0೫2.00-೬೩೩-96); 
ಅರ್ಜುನನೂ ಧನುರ್ಧರನೆನಿಸಿಕೊಂಡಂತೆಯೇ ಖಡ್ಗಪ್ರಯೋಗದಲ್ಲಿಯೂ 
ರಥಯುದ್ಧದಲ್ಲಿಯೂ ಕೂಡ ಪಾರದರ್ಶಿಯೆನಿಸಿಕೊಂಡನಂ (ರೀತ್ಮಕ. ೫೪). 
[ಸಂ. ಪಾರದರ್ಶಿನ್‌] 
ಪಾರದಾರ, ಪಾದರ[. ಪಾರದರ, ಪಾರದ್ವಾರ, ಹಾದರ (ನಾ). ೧. 
ಮತ್ತೊಬ್ಬನ ಹೆಂಡತಿಯೊಡನೆ ಹೊಂದಿರುವ ಅನೈಶಿಕಸಂಬಧ ; 
ಪರಸ್ತ್ರಿ ಗಮನ, ಸಂಸರ್ಗ : ಅದು ಕಾರಣದಿಂದಂ ವಹಾದುಃಖಕೆ 
ಪಾರದಾರಮೆ ಮೊದಲೆಂದು ಬೆರ್ಚಿ ಪುಸ್ತ್ರೀಯರಂ ತಾಯಂ ಕಾಣ್ಬಂತೆ 
೬-೦೪೩). ೨. ಪರಪುರುಷನೊಡನೆ ಇಟ್ಟು 
ಸಂಬಂಧ : ಪರಪುರುಷಗಮನ : ಸಶಿ ತಪ್ಪ 


ಕಾಣ್ರುದಃ (ರರ್ಮಾನ್ಕು. 
ಕೊಳ್ಳುವ ಅನೈತಿಕ 
ಮುರದಾರವ ಮಾಡಿದಲ್ಲಿ ಒಳಗಿಟ್ಟುಕೊಂಡು ಸಂದು ಸಂಶಯವಿಲ್ಲದೆ ಗುರು 
ಲಿಂಗಜಂಗಮಕ್ಕೆ ಉದಾಸೀನವ ಮಾಡಿದಡೆ ತಪ್ಪನೊಪ್ಪಬಹುದೆ (ಮೋಳಿಮಾ. 
a9- ೨೨೪). ೩, ವೃಭಿಚಾರ; ಚಾರತನ : ಪಾರದಾರ ಮಾಡಿದೊಡೆ 
(ಶೈಅಂ. ೦೯೩೬, 873): ಪಾರದಾರ ಮಾಡದಿದೊಡೆ ಇಲ್ಲೂ 
ಇರ್ಪ್ಸತ್ರನಾಲ್ಕು ದ್ರಮ್ಮ ಆ 23. « ಮಿಣಕ್ಕೆಡೆ ಇಪ್ಪರ್ತ್ತ ನಾಲ್ಕು 
[ದ್ರ ]ವಸ್ಮಿ (೪೩6. 6೬-06-44; 992). ಪಾದರ, : ೩. ಪಸೆಯೊಳ್ಬಸುರ್ವಂದ 
ರೊಳಗ್ನಿ ಸೂಕ್ಷಿಯೊಳ್ಳೊಂಡ ಪಾಂಡುಪತಿಯರೆ ದೋಷಾವಸರ್ಥ್ಧೂದರದಿಂ 
ಜನಿಯಿಸಿದರ್‌ (ಗರಾಯು. ೩-೩೮); ಪಾದರಂ ಲೇಸು ಸಾವುದರಿದು 
(ರರ್ಮಾನ್ಮು. 6-50); ಪೆಸರನಡಗಿಸಿ `ಳವು ಪಾದರಂಗಳ ಹಿಂಸೆಯುಸುವ 
ತೊಲಗಿಸಿ ಧರಾತಳ೨ನಾಜ್ಞೆ ಯೊಳೆ ಪಾಲಿಸುವ ರಾಜಂಗಿಹಪರಂಗಳೊಳ 
ಗನುಮಾನವಿಐ್ಲ (ಕಂತೆ. 6-0೬). ಪಾರದರ : ೧. ನೃಪತನಯಂ 
ವಾರದರದೊಳ್‌ ಪುಟ್ಟಿ ಪನರಸಂಗಮರಸಿಗಂ ಪುಟ್ಟಿದನೆ: 
೧೨-೦೩೩) ; ಇನಿತೊಂದು ಪರಾಭವಪದಮುನೆಯ 
ಪಾರದರದೊಳಿಂದಾಂ ಪರದಾರನಿವೃತ್ತಿಗೆಯ್ದೆಂ (ಸಂಕುವಾ- ೭-೩9). 
ನುಡಿಯಲ್ಕಾ ರ್ತರುಮಿಲ್ಲ ಪಾರದರದೆೊಳ ಗಬಬ್ದನ 
6-60); ಶೋಭಮಿರ್ಪಶಿಶೆಯತೋಹವಿ 
ಪಾರದರವಿ ಪರಿಗ್ರಹಕಂಂಕ್ಷೆಯಿಂರ್ಪ ಕ 
ದಿರ್ಶದಲ್ಲು (ಅರನೇ. ೨-೩)- ಪಾರದ್ವಾರ: ೩. ಹೋಗಬಿಟ 
ಹಿಂದೆ ನೊಃ ತತ್ತಾಗಬೇಕೆಂ. ಸಂದೇಹವುಳ್ಳನ್ನಕ್ಕ ಆದೆ ಖಾರದ್ದಾ 
ನಾಯುಕೆನರಕ ತಪ್ಪದು (ರಸವ. ೩) ; ಸಾದಿರ ನೋಂಪಿಂಯ 
ಪಾರದ್ದಾರ ಮಾಡಿದಂತಾಯಿತ್ತೂ ಅವನ 

ಹಾದರ : ೧. ಏಐನರೆವಣ್ತನಂ ಹರಿಯ ರೂಾ(ಶಾಕಾಂ. ಪಾ1ದರವಬ್ಬಜನೊಲ್ಬ 
ಆಚ್ಮೆ ಹೇಟವ ನನನಿಲ್ಲ ಬಲ್ಲಹನ ಶೌರ್ಯುಮಂ (ಕಠಂಭಿ. ೦-೪೦); ಕೆ ಇಳಲ 
ರಾಗದ ರಹಿಯೊ ರಬ್ಲಿಯ ಕಲಸುಗೂಳೋ ಹಳ್ಳಿ ಕಾತಿಯರೊಳಗುಡಿಯ 


೨೩-೩೬; 


Po 
ಮ 


(ಪೆಂಶಭಾ. 


ಆ 


ನ್‌ 
ಆತ್ಮ ದಟ 


೩ 


ಸನ ಇ 


Ni 


ಆರ್ಕ್‌ 
“ರ್‌ 


(ಶಂಶಛಾ. 


ಯೊ. . . ುರ್ಪ 


ಆಮ? 


ಲ 


ಇವವ 
ಇದ ರ್ಗ 


ಹ 
[3 


ವ್ರತ (ಸರವ. ೦6೪-6೪೭) 


೫೫ 


€ 
ಛ್ಕಾ 


5 


20 


95 


39 


0 ಹಾರೆದೇಶಿಕ 
ಹಾದರವೊ . . . ಜಯೆಸಿರಿಯ ಕಾಹಿನೊಳಾರು ನೀನು (ಕುವ್ಮಾಸ. 3-16). 
೩. ಸಾಸಿರನೋಂಪಿಯೊಂದೆ  ಹಾ[ಶಾಕಾಂ. ವೂ]ದರದೊಳೆ ಕೆಟ್ಟು 


ಪೋಕಂಂ (ಸಮಶ, ೩-೬6); ಅನ್ಯದೈವವೆಂಬುದು ಹಾದರ (ಬಸನ. ೬೦6); 
ಕಳವು ಹಾದರವೆರಡಜಲಿ ತಾನಳಿದವ; ಗಪಕೀರ್ಶಿನರಕದೊಳಿಳಿವನಲ್ಲದೆ ಗಗ್ಗ 
ಸುಖವಿಲ್ಲ (8ೌಶಿರಾ. ೩6-08); ಹಾದರಕ್ಕೆ ಹುಟ್ಟಿದ ಮಕ್ಕಳು ಚೆನ್ನ, 
ಹಲವು ಸೊಪ್ಪಿನ ಮೈ:ಲೋಗರ ಚಿನ್ನ (ಗಾರೆ). 
ಪಾದರವಾಸು, ಹಾದರವಾಡು-ವ ಭಿಚಾರ ಮಾಡು: ಧುರದೊರ್ಳ 
- ಐಂತಾಸುರನಂ ಕೊಂದಂ ಕಪಾಲದೊಳ್ತಿರಿದುಂಡಂ ಸುರಮುನಿ 
ಪತ್ನಿಯರೊಳ್ಳಾದರವಂಡಿದು. (ಸಮನ. ಅನುಂಂರ 1, ೩೬೨) ; ಗೊಲ್ಲರಲ್ಲಿಗೆ 
ಬೆಣ್ಣೆಯಂ ಕಳು ಛ್ಲಿಗೆಯ್ದಿ ಮುರಾರಿ ಗೋಪಿಯರಲ್ಲಿ ಹಂದರವಾಡಿ 
(ಬಸಫ್ರೆ ೩೪-೪0) : ಏಡಿ ಹುದರವಾಡೆ ಗೋಡಾರಗಪ್ಪೆಯ ಕೂಡಿ (1ರಾಠ. 
೦-೯). [ಆ ಸಂ. ಪಾರದಾರ್ಯ. / ತುಳು. ಹುದರೊ ; ಕೊಡ. ಪಾದರ] 
ಪಾರದಾರಿಕ (ನಾ). ೧. ವ್ಯಭಿಚಾರ ; ನಎದರ : ಸಾಧಾರಣಮೆಂಬಧಿ 
ಕರಣಮಂ ಚಾರಾಯಣಂ ಸಾಂಪ್ರಯೋಗಿಕಮಂ ಸ್ವರ್ಣನಾಭಂ . . 
ಪಾರದಾರಿಕಮಂ ಗಾಣಿಕಾಪುತ್ರಂ ಪೇಟ್ಟ್ಜಿಂ (ತುರತಿ. ೦-೩6ನ ). 
೨. ವ್ಯಭಿಚಾರ ಮಾಡುಎವನು ; ಹಾದರಿಗ. [ಸಂ.] 
ಪಾರದಾರ್ಯ (ನಾ). ಹಾದರ ; ವ್ಯಭಿಚಾರ : ಚೋ:ರವಿದ್ಕವು ಸಹಜ 
ನಿಮಗಾ ಪಾರದಾರ್ಯವು' ನಿಯತ ದಿಟದಿಟ ಹಾರುವಂಗವು ಹಸನು 
[ಸಂ, 


(ಕೌಶಿರಾ. ೩೬-೪೩). 


ಪಾರದಿ, ಪಾರ;ಧಿ, ಹಾರುದಿ (ನು). ಬೇಟೆ; ಮೃಗಯೆ ; ಶಿಕಾರಿ: 
ಬನವಾಸಿಪುರವರಾಧೀಶ್ವರಂ * *- ಅಭಿನವಪಾರ್ಥಂ ಸುಭೆಟರ ತೀರ್ತ್ವೃಂ 
[ನಿಂ]ದಿರಿವಾತಂ ಪಾರದಿಪರಸುರಾಮನುಭಯದೇಸಿವಲ್ಲಭಂ (ತೌಇಂ. 


ಸಸ, ೦೦೦-೦೦;, 1129); ಧಾರುಣಿಯ ಜನದ ಹುಯ್ಯಲ ನಲಿಸ 
ಬೇಕೆಂದು ಪಾರದಿಗೆ ಪೊಅಮಟನ್ನು ಮುಗ ಪಕ್ಷೀಂಲವ ಸಂಹಾರಿಸುತ ಹೇಮು 
ಕೂಟದಿ ಗುರುವಿರೂಪಾಕ್ಷನಂ ಕಂಡನೆವನೀಶನು (ಹತಕಾ- 8 ಸೂತವೆ) : 
ವರಪುರೆ :ಶ್ವರ ತನ್ನ ಸೇನೆಯ ನೆರಹಿ ಪಾರಡಿ £ ದಿ] ಯಾಡುತಲ್ಲಿಗೆ 
ಸರಿದು ಬಂದನು ಜಾಮದಗ್ಗಿಯು ವರತಪೋವನಕೆ (ಸಂರಶ- ೨೬-೦೨). 
ಪಾರುಧಿ : ಮಜುದಿದಸ ಪಾರುಧಿಯನಾಡಿಯೆ ವರಟುಹಾಪಾಳೆಯವ 
ಹೊಕ್ಕರು . (ಸಂಠಶ. ಶಂ. ೩೨೪); ನೆಆಕೆಿಯ ಕಾಲದ ದೃಷ್ಟಿ ಸುರಿಯಲು 
ಪರಿಹ೨ಸಿ ಪಾರುಧಿಯ ಭೂಪತಿ ಮರಳುತೆಲೆ ಮಳಿಗಂಜಿ ಹೊಕ್ಕನು ದೈತ್ಯ 
ನಂದನೆಯ ನಿರುತಮಂದಿರದೊಳಗೆ (ಸಂಶ. ಶಂ..459). ಹಾರುದಿ: 
ಖಿಳಜಗದಳಲುರಿಯ ನಂದಿಸುವ ಹಾರಂ[ಕಾಕಾ- ಪಾರ)ದಿಯೆ 
ಸಂಸಾರವಾರುಧಿಯನುತ್ತರಿಪ ಗುರುಪಾದವ ತಂದು ತೋಟಆತ್ತಲಾ 
(ಹಶಕಾ- 3-69). [-ಪ್ರಾ. ಪಾಠದ್ವಿ./ಸಂ.. ಪಾವರ್ದ್ಧಿ) 
ರದೃಶ್ಯ (ನಾ). ದೂರದ ದೃಶ್ಯ.-ನೋಟ : ಪಾರದೈಶ್ಯವನ್ನು ಕಳುಹು 
ವವರು, ಎದುರಿನ ನೋಟವು ಒಂದು ಕೆಮೆರಾಲೆನ್ಸಿನಿಂದ ಈ ಗೋಲಕದ 
ಒಳೆಗಿರುವ ಲೋಹದ ಹಂಳೆಯ ಮೇಲೆ ಬಿಳುವಂತೆ ಮಾಡುತಾರೆ 
(ರಾಲಪ್ರ- 111, ೦೬೫೩). [ಪಾರ್ಥ 4 ದೃಶ್ಯ) 
ಪಾರದೃಶ್ವ (ನಾ). ಪೂರ್ಣವಾಗಿ ತಿಳಿದುಕೊಂಡವನು ; ಪಾರಂಗತ; 
ನಿಷ್ಕಾತ: ಆ ನೃಪಾಲವಸಾಲಿವತಾಣಿಕ್ಕಂ ಹದವಾಕ್ಕಪ್ರಮೇಯನ್ಮಾಯ 
ರಾಜನೀತಿಭರತಸುರತಾದಿ ಸಮಸ್ತೆ ಶಾಸ್ತ್ರ ಪಾರಾವಾರಪಾರದೃಶ್ವನುಂ - 
ಇಕ್ಷ್ವಾಕಿಂವಂಶಕುಶೇಶೆಯಾಕರಭೂಲೋಕದಿವಾಕರನುಮೆಂಬ ನೆಗಟಕ್ಕಿಗಂ 
ಷೊಗಟಿಕ್ಕೆಗತ್ತ ಳಗವರಾದಂ (ಅನಂತು. ೨.೦೦ ನ). [ಸಂ. ಪಾರದ ಓಶ್ವನ*) 
ಪೂರದೇಶಿಕ (ಗು). ಪರದೇಶಕ್ಕೆ ಸಂಬಂಧಿಸಿದ : 'ನವೀನಸಂಸ್ಕೃತಿಯವರಿಗೆ 
ಅವಐರೋದಿ ಅರಿತಿರುವ ಪಾರದೆ:ಶಿಕಪಂಥದ ರೀತಿಯಲ್ಲಿ ಧರ್ಮವೆಂದರೆ 
ಮತವು . - . ಭಕ್ತಿಯ ಎಂದೇ ಭಾವನೆಯು (೬ರ್ಹುರ: «)- [ಸಂ.) 


ಪಾ 


ಪಾರದ್ವಾರ 


ಪಾರದ್ಧೂರ : ಪಾರದಾರ' ನೋ. 


ಪಾರದ್ವಾರಿ (ನಂ). ಹಾದರಿಗ ; ಜಾರ: ಕ್ರೂರಕರ್ಮಿಗೆ ಶಠಗೆ ಪಾರ 


೫೫೩೧ 


ಪಾರಯಿಸು 
ಪಾರಮೇಶ್ವರಾಗಮ (ನಂ). ಆಗವಂಗಳಲ್ಲಿ ಒಂದಂ ಬಗೆ : ಆ ಸಿದ್ಧಾಂತ 
ಭೇದಂಗಳಾವಾವವೆಂದೊಡೆ ಕಾಮಿಕಾಗವಾ ಯೋಗಣಾಗವು . . . ಪಾರ 


ದ್ವಾರಿಗೆ . . ಇಹಪರವಿಲ್ಲ (ರಂತ, 8-90), ಮೇಶ್ವರಾಗಮ ಕಿರಣುಗಮ ವಾತೂಂಾಗಮವೆಂಬವಿಪ್ಪತ್ತೆಂಟು ದಿವ್ಕಾ 
[ ಪುರದ್ವಾರ (ಎಪೂರದಾರ) 4 -ಇಣ್ಮ) ಗಮಗಳೆಕ್ಕುಂ (೧೭೪: ೩೪). [ಸಂ.] 
ಪಾರಪತೆಗಾರ . ಪಾರುಪತ್ಮಗಾಜಿ ' ನೋ $ |ಪಾರಮೇಷ್ಮ್ಯ (ನಾ). `ಬ್ರಹ್ಮಪದವಿ ; ಬ್ರಹ್ಮತ್ವ : ವಾರಮೇಷ್ಮದ 
ಪಾರಪತ್ತೆಗಾಲ « ಪಾರುಪತ್ಯ ಗಾಜಿ ' ನೋ. ಪರಮವಿಭವದ ಸಾರಭವನವದಾಂ ೨ (ಓಳಾಗ 85-೪೬೦) ಪಾರಮೇಷ್ಟೃದ 
ಪಾರಪತ್ಯ " ಪಾರಂಪತ್ಯ ' ನೋ ತನ್ನೆ  ನಿಜಪದಸಾರಸುಖವಜ್ಞಾನ  ಮೂಢಶರೀರಿಗಳಿಗಳವಡದೆನುತ 
ಪಾರಪತ್ಮಗಾರ ಪಾರಃಪತ್ಕಗಾಜ ' ನೋ. ಮನದೊಳಗೆ ಕರುಣಿಸಿದ Ja 00೨39೨೩9). [ಸಂ,) 


ಪಾರಪತ್ರ (ನಾ). ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ 
ಮಾಡಲು ಪಡೆಯವ ಅಪ್ಪಣೆಚೀಟಿ, ಅಧಿಕಾರಪತ್ರ ; ರಹದಾರಿ: 
ಭಾರತದೊಳಕ್ಕೆ ಪ್ರವೇಶ ಮತ್ತು ಅಲ್ಲಿಂದ ಉತ*ಪ್ರವುಸನ ಮತ್ತು 
ನಿರ್ವಾಸನ ; ಪಾರಪತ್ರಗಳು ಮತ್ತ, ದೃಷ್ಟಾಂಕಗಳು (ಕಾರಾಠ- ೨೬೪). 

( ಪಾರ, 4 ಪತ್ರ ] 

ಪಾರಮಾರ್ಥ (ನಾ). ೧. ವಹೋನ್ನತವಾದ ಸತ್ಯ. ೨. ಒಳ್ಳೆಯದಂ; 
ಉತ್ತವ:ವಾದುದಂ : ನೀರ ಜೊಬ್ಬುಳಿಕೆಯ ಒರ್ಬೊನ್ನೊಳೆ ಕಟ್ಟಿಯಾ 
ರೈಕೆಗೆಯ್ವ ವಂರುಳನೆಂತೆ ಶಾರೀರಸೌಖ್ಮ್ಯವ ನಿಜವೆಂದು ತಿಳಿವುದು ಪೂರ 
ಮಾರ್ಥವೆ ಬಲ್ಲವರಿಗೆ (ಕ್ರಿಕುತಿ. 9-೨೭). ೩. ಪರಮಾರ್ಥಕ್ಕೆ 
ಸಂಬಂಧಿಸಿದಂದಂ ; ಮೋಕ್ಷ: ವಿಭ್ರಾಂಶಿಯ ಪೊಂದಿ ದೂಷಿತಮದಾಗಿ 
ನಿರಂತರಪುರಮಾರ್ಥಸಜ್ಜಿಂತನೆಯಂ ತೆ೧ಲಂಗಿಸಿ (ರುತ. 8೬). 

( ಆ ಪರವತಾರ್ಥ ] 

ಪಾರಮಾರ್ಥಿಕ (ಗಂ). ೧. ಪರಮಾರ್ಥಕ್ಕೆ ಸಂಬಂಧಿಸಿದ ; ಮೋಕ್ಷ 
ಮಾರ್ಗಕ್ಕೆ ಸಂಬಂಧಿಸಿದ : ಮುಕುಳಿತಕರೋಪೇತಂ ದೂತಂ ಪ್ರಜಾ 
ಪತ ವಾರವರ್ಥಿಕವಚೆನಸದ್ಧಾವಂ (ಉಾಂತಿತ್ರು. 3-೩೬); ನಿಮ್ಮ ನಿಮ್ಮ 
ಕರ್ಮಗಳನ್ನು ಅನಾಸಕ್ತವಾಗಿ, ನಿಮ್ಮ `ನಿಮ್ಮ ಯೋಗ್ಯತೆಗನುಗುಣ 
ವಾಗಿ ಮಾಡುತ್ತ ಹೋಗಿರಿ. ಅದರಲ್ಲಿಯೇ ನಿವ್ಮು ಐಹಿಕ, ಪಾರಮಾರ್ಥೀ 
ಸುಖವಿದೆ (6ರುಣಾ. ೦೩). ವ. ತತ್ತ್ವವಿಚಾರದಲ್ಲಿ ಮನಸ್ಸನ್ನ 
ತೊಡಗಿಸಿದ. ೩. ಶ್ರೇಷ್ಠವಾದ ; ಮುಖ್ಯವಾದ. (ನಾ). 
೪. ಪರಮಾರ್ಧಕ್ಕೆ ಸಂಬಂಧಿಸಿದುದಂ ; ಮೋಕ್ಷಮಾರ್ಗಕ್ಕೆ ಸಂಬಂಧಿ 
ಹಿದಂದು : ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಸಿಕ ತುಚ್ಛಮೆಂದು 
ಪದುರ್ಥಗಳು ನಾಲ್ಕಾಗಿ ತಿಳಿಯಲಕ್ಕೂಂ  (6ನೇಕ. 30) ; ಮಾನವನ 
ಜೀವನಸಂಗ್ರುಮ ಹೇಗೆ ದ್ವಿಮುಖವೊ ಹುಗೆಯೇ ವಸಾನವನ ಅನ್ವೆ ಷಣೆಗೆ 
ವಿಷಯವಾದ ವಿಶ್ವವೂ ದ್ವಿಮುಖ. _ಪುರಮಾರ್ಥಿಕ ; ವ್ಯಾವಹಾರಿಕ; 
ನಿತ್ಯ; ಅನಿತ್ಯ (ಪಶುಳ್ಳಾ - 4 ಠೀ); ನಾನು ಎರಡು ಕೃತಿಗಳನ್ನು 
ರಚಿಸಿರುವೆನು. ಒಂದು ಲೌಕಿಕ, ಇನ್ನೊಂದು ಪಾರವೂರ್ಥಿಕ (ನಕ. ೬). 
೫. ಪರಮಾರ್ಥವನ್ನು ರಿತ ಚಿಂತನೆ; ತತ್ತ್ವವಿಚಾರ : 
ಇವರು ನಿಶ್ಚಿಂತರಾಗಿ ವೃದ್ಧರಾಜಮಾತೆಯೊಡನೆ ತಮ್ಮ.ಉಳಿದ ಆಯುಷ್ಯ 
ವನ್ನು ಪಂರವತಾರ್ಥಿಕದಲ್ಲಿ ಕಳೆಯುತ್ತಿದ್ದರು (454. ೨೪). ೬. 
ಅತಿಶ್ರೇಷ್ಠವಾದ ಸತ್ಯ : ಅದ್ವೈತವೇದುಂತದಲ್ಲಿ ಪರಮಾತ್ಮನನ್ನು 
ವಿನುಯಿಸಿ ಬೇರೆ ಯಾವ ವಸ್ತುವೂ ವಾರವಹಿರ್ಥಿಕವಂಗಿ ಇರುವುದಿಲ್ಲ 
(9,8. 00). ೭. ವಿಚಾರಮಾಡತಕ್ಕವನು ; ಬಲ್ಲವನಂ ; ಪ್ರಾಜ್ಞ: 
ಪಾರಮಾರ್ಥಿಕನೆಂದೊಡೆ ಪ್ರಾಜ್ಞನೆಂಬೂದರ್ಥೆಂ (ಶುಶೋಏ. ೬-೦೬ ಬೀಳು? ; 
ಒಂದೆ ಜಾ: ಓದಿ ವ್ಯಾವಹಾರಿಕನೆಂದು ಸ್ವಪ್ನದಿ ಪ್ರಾತಿಭಾಸೀನೆಂದು 
ಸುಪ್ತಿಲಿ ಪಾರಮಾರ್ಥಿಕನೆಂದು ಪೆಸರದಕೆ (ಅಮ್ಕುತ, «-9); ಸುಷುಪ್ತ ವಸ್ಥೆ 
ಹುಲ್ಲಿಯೂ ವೃಷ್ಟಿಕಾರಣಶರೀರದಲ್ಲಿಯೂ ಅಭಿವಹಿನವ ಮಾಡಿದ ಜೀವನಿಗೆ 
ಪ್ರುಜ್ಞನೆನುತಲೂ ಪಾರಮಾರ್ಥಿಕನೆನುತಲೂ . . . ಹೆಸರು (ಕೀಸಾರ, ೩). | 48 

[ಸಂ.) 


10 


೩0 


ಪಾರಮೈಶ್ಚರ್ಯ (ನಾ). ೧ 
ಸಂಪತ್ತು. 
ರಾಜರನ್ನು 


. ಅತಿಶಯವಾದ ಸಿರಿ ; ಉತ್ಕೃಷ್ಟವಾದ 
ಪಿ. ಚಕ್ರವರ್ಶಿತ್ವ ; ನ ಸಾರ್ವಭೌವಂತ್ವ : ಉತ್ತರಾಪಥದ 
ಗೆದ್ದು ಅವರಿಂದ ಪುಳಿಧ್ವದಾದಿ ಪಂರಮೈಶ್ವ್ಚರ್ಯಸೂಚ6 
ಚಿನ್ಹಗಳನ್ನು ತೆಗೆದುಕೋಡನೇದು ಬರೆದಿದೆ (48೯೨. ಅ). [ಸಂ.] 
ಪಾರಮ್ಮ (ನು). ೧. ಪರಾಕಾಷ್ಠೆ ; ತಂತ್ತತಂದಿ: " ಬುಳಗಂಗುಭರ 
ಟಿಳಕ ? ಎಂಬ ಹೆಸರು ಕಿವಿಗೆ ಬಿದ್ದೊಡನೆ. . . ಅಷ್ಟತಿಮಪ್ರೋತ್ಸುಹ್ಮ 
ಪ್ರಸ್ಟುಟಿತ ಗಾಂಭೀರ್ಯ, ಪರಿಣತಿಯ ಪಾರಮ್ಮ. ಇವೆಲ್ಲವೂ ಮನಃ 
ಪಟಲದೆದುರು ಸುಳಿದುಹೋಗುತ್ತವೆ (ರರ್ಶುಜಾ. ೦೨೪). ಈ 
ಪ್ರಾಧಾನ್ಯ: ಜೀವ ಮಾನುಷ್ಯದೊಳು ಪಡೆವಮಿತಫಾವಗಳ ಪಾರವ್ಕು 
ಎಲ್ಲೆಂಬ ಭೂಮಾನುಭೊಶಿ (ಕು6ರೇ. 86-೬೩); *ಈ ಗ್ರಂಥಗಳಲ್ಲಿ ದೇಶ 
ಇಹೆಗೆ ಕೊಟ್ಟಿರುವ ಪ್ರಾಶಸ್ತ್ಯ, ಜಾಶಿಕುಲಗೋತ್ರಗಳನ್ನು ಬದಿಗೊತ್ತಿ 
ಭಕ್ತಿಗೆ ಕೊಟ್ಟ ಪಾರಮ್ಮ ಅತಿಶಯ ಚಿಲೆಯುಳ್ಳದ್ದೆಂದು ಇಂದಿನವರಿಗೆ 
ತೋಚದೇ ಇರದು (ಕಾಂಡ. ೩69). ೩. ಶ್ರೇಷ್ಠತೆ: ಸತ್ಕೃ ಅಹಿಂಸೆ 
ವುತ್ತು ಗುರಿಯನ್ನು ಸಾಧಿಸುವ ಸಾಧುಮಾರ್ಗ. ಇವು ಮೂರೂ ಪರಸ್ಪರ 
ಸಂಬಂಧವುಳ್ಳವುಗಳಾನಿವೆ ; ಮತ್ತು ನೀತಿನಿಯಮುಗಳ ಹಿರಿಮೆಯೂ 
ಪಾರಮ್ಮವೂ ಅವಕ್ಕೆ ಮೂಲಾವಲಂಬನ (ಕ್ರಯ. ಊ), [ಸಂ.1 
ಪಾರಯಿಸು, ಪುರಯಣ್ಣ, ಪಾರೈಸಂ, ಹಾರಯಿಂಸಂ, ಹಾರಯ್ಗು, 
ಹಾರವಿಸಂ,, ಹಾರೈಸಂ (ಕ್ರಿ). ೧. ಬಯಸು; ಅಪೇಕ್ಷಿಸಂ: 
ಮೇರುನಗೋಪಕರಿಥವನದೊಳ್‌ ವನಕೇಳಿವಿಳಾಸಮುಂ ಸ್ವಯಂಭೂರವಾ 
ಣಾಂಬುರಿಶಿವಿಲಸತ್ತಟದೊಳ್‌ ಜಲಕೇಳಿಲೀಲಿಯಂ ರ್‌ 
ನೆನೆವೊ ನೀಂ (60೪ ೩-೩) ; ಪರಿವರ್ಶಿತ ರಟಾಕ್ಷಕಿರಣಾಕ್ಷತಂಗಳಿಂ 
ನಿಜಾಂಫ್ರಗಳನರ್ಚಿಸುವ ಕನ್ಮಾರತ್ನವಂ೦ ನಿಜಕುಲಕ್ಕಿದುವೆ ಚೂಡಾರತ್ನ 
ಮೆಂದು ನೋಡಿ ಪಾರಯಿ:ಸಿ[ಕಾಕಾಂ. ಯ್ಲಿ) ಪಲವಂ ನಲ್ವರಕೆಯಂ ಪರಸಿ 
(ಕರ್ರಶ್ರ. ೩-೪೩ 5). ಪಾರಯ್ಸು : ೧. ಅದರ್ಕೆ ಪಾರಯ್ಗಿ ಸೌಭಾಗ್ಯಶಾಳಿ 
ವಿಟನಿಂತೆಂದಂ (೫ಾಂಕಿಪುು. 6-68 ನ); ಸಯ್ದಿಂ ತೊದಳೊಳ್ಳೊದಟ್ಲ 
ನುಡಿಯಂ ಪಾರಯ್ಸಿ!ಶಾಕಾಂ- ರೈಸಿ) ಕೇಳಲ್ಲೆ ನೋನೆನೊ (ಸುಳು. 
-004). ಪಾರೈಸು : ೧. ಆ ರಾಜಸುತಂ ಪಸಿದೆಂ ಷಃ ಸಗಿವಲ್ಲದ 
ಲ್ತಲ್ಲೆನ್ನಂ ಪಾರೈಸಂ ಪಲವಂ (ಅತ್ರ. ೩-66) ; ಮಣೀರಮಣರೆ 
ಶೃಂಗಾರರಸುಪೂರ್ವತರ ಚರಂಗಿಣಿಯೊಳದೇಂ NR | ವೊ ರಸ 
ಪೂರದ ವಿಖಾಂಗಳನೆ ಪೋಲ್ತು ನೋಬ್ಪ್ಬಿರೆ ಕಣ್ಣಳ್‌ (ಕುದ್ರಥು, ೬-೬೭): 
ಅದಮ್ಭುತವೆನಿಪ್ಪು ತಪ್ಪಿ ತವೊಂದಲ್ಲದಬ್ಬ ವಿಕಾಸಂ ನೆಲೆಗೊಂಡು ಕೋಕಮಿಥುನಂ 
ವಾರೈಸಿರಲ್‌ ಮಬ್ಬು ಪಿಂಗುವುದೇ (6480. «೭). ಹಾರಯಿಸು : ೧. 
ಧಾರುಣೀಪತಿ ಧರ್ಮಸುತ ತೂ ಹಾರಯಿಸಿಯಿಹುದೆಂದು ಕುಂತೀನಾರಿ ಶಾ 
ಪಠಿಕರಿಸೆ ಪುರ್ಥನು ಚಲುವಮತವೆಂದ (ಸಂಠಶ. ೨೩-6೬೩) ಎನ್ನ ಪ್ರಾಣ 
ನಿಮ್ಮ ಪ್ರಸಾದವನೆ ಹಂರಯಿಸುತಿರ್ಪುದಯ್ಕಾ (ಕೇ. ೦6-೬೩); 
ಆರೋಗ್ಮಭಾಗ್ಯವನು ಮನಕೆ ತನುಗೆಂತಂತೆ ಹಾರಯಿಸುವೊಡೆ ಹಲವು 
ಸರಳನೀಕಿಗಳ ಧಾರಯಿಸು ನೆನಸಿನಲಿ ನುಡಿಯಲ್ಲಿ ನಡತೆಯಲಿ ಪೂರಾಗು 
ಸುಳಿಯಿಂದ ( ಬಕುಳ" 60೬). ಪಿ. ಒಳ್ಳೆಯಂದನ್ನು ಬಯಂಸಂ ; ಶಂಭ 


ಬಾರೆಯಿಸು ೫೫೩೨ ಖಹಾರಶಿಳ 


ಕೋರು ; ಹರನು: ಈ ಸಂಸ್ಥೆಯ ಕೆಲಸ ನಾನಾಮುಖವಾಗಿ ಹಬ್ಬ 
ಲೆಂದು ಹಾರಯಿಸುತ್ತೇನೆ (ಕುಣ. ೦೨9). ೩. ಎದರು ನೋಡು ; 
ನಿರೀಕ್ಷಿಸಂ ; ಕಾಯಂ : ರಾಜಕುಮಾರಿ ಬನದೊಳಲ್ಲಲಲೆದ್ದು ನಿಂತಾಲಿಸುತ್ತೆ 
ಮರಳಿ ಮುಂಬರಿದು ಹಾರೆಯಿ೫ ನಿಡುನೊ:ಟವಟ್ಟುತ್ತೆ 

ಸವ್ಮಸಂಚಿಯನರಸುತಿರೆ (8ಕ್ಟ್ರಾಂಗ. 30-899). ೪. ಸಂತೋಷ ಪಡು ; 
ಮೆಚ್ಚು : ನಿತ್ಶನುರವಣಿಸಿ ಬರುತಿರ್ದನುವಮ್ಮ್ಮ ಹದಲ್ಲಿ ಹಾರಯಿಸುತಂ 
ಹಿಗ್ಗುತಂ ಹೊಂಗಿ ಹೊಗಳುತಂ ತೀರದೆನ್ನಳದಲ್ಲ ನಿಷ್ಠೆ ಪಿರಿದೆನ್ನುತಂ 
(8ರುರ. ರೇ. 09-08); ₹೦:1ಳವಟ್ಟು ಬೆಳೆದೆಳೆಯು ದರ್ಭೆಯಂ ಲಂಡು 


(೪ಎತ್ರಿ. ೬೦-೦). ೪. ಆಯ್ಕ ನೀ ನೋಡಿದರೆ ನೋಡು ನೋಡದಿದ್ದರೆ 
ಮಾಣು ನಾ ನಿನ್ನ ನೋಡಿ ಹಿಗ್ಗಿ ಹುರೈಸಿದಲ್ಲದೆ ಸೈರಿಸಲಾಣಕಿವಯ್ಮೆ 
(ಕುಕಾರೇ. ಐ. ೩೯-೮೩); ಚಿತ್ತದಲಿ ಹಾರೈಸಿ ನಗುತಲು ಮತ್ತೆ ಸುವ್ಮೂನೆ 
ದಲಿ ಬಂದಳು ಮುತ್ತಗಜಗತಿಯಿಂದಲಾ ಸಮಯದಲಿ ಮದವಷಿವಿ(ಶ್ರ ಭೋ. 
ಹ 2-೪0) ; ಮುನಿಪತಿ ಚಿತ್ತದಲಿ ಹಾರೈಸಿ ಹರಸಿದನಂಜನಂಸುತನ- (ಕೋಕಾ, 
೩-0-48). [ಪುರ -ಇಸ್ಕು) 
ಪಾರಯ್ದು ` ಪಾರಯಿಸು ' ನೋ. 
ಪಾರಲೌಕಿಕ (ಗು). ೧. ಪರಲೋಕಕ್ಕೆ ಸಂಬಂಧಿಸಿದ ; ಪರಲೋಕದ : 


ಹಾರಯಿಇ% . . . ಕುಡುಗೋಲ್ಡಿಡಿದು ಸಾರ್ದಂ (ಹಕಳಾ. 0-6, ಪುಸ್ತಕಗಳಿಂಬ ಗುರುಗಳು . . , ಲೌಕಿಕ ಮತ್ತು ಪುರಲೌಕಿಕ ವಿಷಯಗಳ 
ಹಾರಯ್ದು : ೧.  ಬಣ್‌ದೆ ಬಳಲಬೇಡೆಮ್ಮಲ್ಲಿ _ ಹಾರಯ್ಸ |0| ಪರಿಜ್ಞಾನ ವಾಡಿಕೊಡುವರು (ಗ್ರಂಕಾಂ- ೨); ಸತ್ಯಂ ಎಂದರೆ ಪಾರಲೌಕಿಕ 


[ತಾಕಾಂ - ರೈಸ]ದಿರ್ಜಯವನು (ಶೈಬಳಾ. ೦೩-೩). ವಿ. ಮೇಲಣ 
ಜನದ ಜನ ಹಾರಯ್ಸು (ಕಾಳಾಂ. ರೈಸಿ] ತಲೆದೂಗುಗಳಲಿರಲಿದ್ದೆಸೆಯ ಬಲ 
ಮೆಟ್‌ದೂದು ವಮುಹಾಹವವ (ಕೊರೆಣ. ೩-09-90). ೩. ಬರೆವನೇ 


ಸದ್ರೂಪಿಯಾದ ಬ್ರಹ್ಮವೆಂತಲೂ ಅರ್ಥ ಮಾಡುತ್ತಾರೆ (ಈರ. ಬ್ರ 
೨ಬ). (ನಾ). ೨. ಪರಲೋಕಕ್ಕೆ ಸಂಬಂಧಿಸಿದುದು : ಮೋಕ್ಷ: 
ಮಗನಾವೆನೆ ಪಾರಲೌಕಿಕವಗಡಹುದಪಖ್ಶಾಶಿ ತನ್ನನು ಶಸ ಪುದೈಟಕದಲ್ಲಿ 


ಹಾರಯ್ಲಿ (ಕಾಕಾ. ರೈಸಿ) ಕೃಶೆಯಾದ ಉಸಲೆಗೆ ರಾಮನಭಿವಂದಿಸಿದನು (ಕುನ್ಮಾಳ. 0೦-04) ; ದಶರಥಂ . . , ಪುರಲೌ$ಕದೆಡೆಗೆ ತನ್ನಾತ್ಮವಾಂ 
(ಕೈಮಿರಾ, ೦೮-೪). ೪. ಊರುದ್ವಯದೊಳ್‌ ಕರದೊಳ್‌ ಚಾರು|26| ಕಿರುಗಿಸಲೈಳಸಿ, ಸಚಿವರಂ ಗುರುಗಳಂ ಪ್ರಜೆಗಳಂ ಕರೆದೊರೆದಾ 
ಭುಜಾಗ್ರಂಗಳೊಳ್‌ ಸುಬಾಹುಗಳೊಳ್‌ ಪುಣ್ಮೋರಃಸ್ಕಳದೊಳ್‌ ಗಿರಿಸುತೆ (3, mss. ೩೬-೭6). [ಸಂ.) 


ಹಾರಯ್ಸುತೆ ಕುಸುಮುವತಾಲೆಯಂ ಪಸರಿಸಿದಳ' (ಗಿರಿ. 3-60); 
ಹರುಷದಿಂದ ಪಿನಾಕಿ ಹಾರಯ್ಲಿದನು ಪೊಯ್ಲಿದನಖಳಭೇರಿಗಳ ನಾಕಪಶಿ 
. ರಾವಣಿಯ ಮರಣದಲಿ 686೫. ೩-99-39). ಹಾರವಿಸು, ; ೧. 
ಎರವಿಸಿ ನಲಿದೆತ್ತೆ ಕಿಂಚಿತ: ಭಾರವಿಲ್ಲದೆ ಕೈಗೆ ಸೋಂದೆ ಸಾರತೇಜಃ 
ಪುಂಜತನು ಶಿಶು ತನ್ನ ಕೈಯೊಳಗೆ ಪೂರವಿಸಿಕೊಂಡಿರಲು (ತ್ರ ಹಲ 
೬-3೬) ; ಕಲ್ಲೆದೆಯೊಳಿರ್ದು ಹುರವಿಸಿದೆನು ಪಿಡಿದು ಮೆಟ್ಟಿದ ಕೊಂಬೆ 
ಗಳ್ನುರಿದುವೇ ಇಲ್ಲ ತನಗಿನ್ನು ಗತಿ ಸೆರೆಗಳಂ ಬಿಡಿಸುವವರಿಲ್ಲಿನ್ನು ... ಎಂದು 
ಮೊರೆಯಿಟ್ಟಳು (ತುರುಗ- ೬-೨೪). ೩. ಹರಿಯ ಬರವಿಗೆ ಹಾರವಸಿ 
- ೬. ಮೆರೆದಿಹವು ಶೋರಣ:ಸಳಿತ್ತೆ ರದಲ್ಲಿ ಸುಲ್ನೆರೆದು. (ಕೋಗಡಯೆ. ೬-೦೦)- 
೪. ನೋಡಿರೆ ಬಸವಸುಕುವತಾರನಂ ನೀವೆನಲೂ  ಸರ್ಬರು ಕಂಡು 
ತಾವಾಗ ಹಸರವಿಸಿ ಹೆೊಡವಂಟು (ಅತ್ರಿ. ೩-೪9) ; ತಂಗಿಯ 
ನಾರು ಸೋಲಿಸುವವರು ತಾವಾರಿಲ್ಲ ನೃಪರೊಳಗೆ ಭೂರಿವಿಪ್ರರ ಮಧ್ಯ 
ದಲ್ಲಿನನ್ನರದುಂಟೆಂದೆನಂತ ಮನದಲಿ ಹಾ೦ವಿಸಿ ಶ್ರೀಂಠವರವಿದು ಸಿದ್ಧಿಸು 
ವುದೆಂದ (8065. ೩೦-90); ತುಂಡುವ ಹಂರವಿಸುವಸುರೆಯರ . . . 
ಕಂಡು ಹೇಸುತ ಹನುಮ ಹೊಆವಂಟ(ಕಂಣ. ೫-3-4೬). ಹಾರೈಸು: ೧೪ 
ನೀರೊಳಗಣ ವಪೆಣನಂತೆವೊಲುರೆಟೆವೊಡಮುರುಳಿವರಿದು. ಪುರುಳಿಲ್ಲದ 
ಹಂಕಾರದೆ ಬಾತು ಬಲ್ಮೆಗೆ ಹಾರೈಸುವರೇಕೆ ಬಯಕೆಗವಿಗಳ್‌ ಕೆಲಬರ್‌ 
(0ನ. ೦-೨೪), ಹರನ ಕರುಣಕ್ಕೆ ಹಾರೈಸಿ ಭಕ್ತಿಭರದಿಂ ಭಾರೈಸಿ 
(556. ೪-೬೦); ಹರಿ ಮೆಚ್ಚನಯ್ಯ . ೬. ಹಣರವಿಗೆ ಹಾರೈಸಿಕೆಇಂಡು 
ತಿ7ನಪಶಿಗ್ಟೋಹರ ಕಂಡು ಹಣಕಾಸು ಕೊಂಡು ಬಂದು ಸ್ವಾಮಿಯ 
ನೋಡುವವಗೆ (ಜ್ಞರುದ. ೨-೬೪-೪), ನಾನೆಂದೂ ಅವರಿಗೆ ಕೆಡಕು 
ಹುರೈಸೊಬ್ಬ (ಫುನರು. ೩೬೨). ವಿ. ಮಂಗಳೆವೃತ್ತಂಗಳನೋದಿ ಪೊಗಟ್ಟು 
ಹಾರೈಸಿ ಪರಸುವ ವಂದಾರುವೃಂದಾರಕರ ಸಂದಣಿಗಳೊಳಂ . . . 
ಅತ್ಯುತ್ಸವೋತ್ಸವಪ್ರಕ್ಷೊ :ಭಿತವತಾಗಿರ್ದುದು (ಅಂತಿ. 3-೩ ಕ); ಈ 
ವಿವಾಹ ನಿರ್ವಿಘ್ನವಾಗಿ ನೆರವೇರಲಿ ಎಂದ ಹಾರೈಸದವರು ಒಬ್ಬರೂ 


ಪಾರಲೌಕಿಕವಿಧಿ (ನಾ). ಸತ್ತವರಿಗಾಗಿ ಮಾಡುವ ಕ್ರಿಯೆ ; ಉತ್ತರ 
ಕ್ರಿಯೆ ; ಅಪರಕರ್ಮ : ದಮಿತಾರಿಯ ಭುಜಬಲವಿಕ್ರ ಮದಳವಿಗ ಮಚ್ಚಿ 
ಮಚ್ಚುಗುಡಿಸುವವೊಲನುಕ್ರಮದಿರ ನೀರ್ಗುಡಿಸಿ ಯಥಾಕ್ರಮದಿಂ ಪದ 
೫೦ ವಡಿಸಿ ಪಾರಲೌಕೀವಿಧಿಯಂ (ಉತು. 9-86). [(ವಾರಲೌಕ4 ಎಧಿ) 
ಪಾರವತ್ಮ (ವಾ). ೧. ಬೇರೆಯವರಿಗೆ ವಶವಾೂಗೂವುದು ; ಪರಾಧೀನತೆ : 
*“ ಪರವಸಮೆಂಬುದು ಪುರವಶ್ಯಮೆಂದೆನಿವರ್ಥಂ ?' ($539- 609) . ವಿ. 
ಆನಂದದ ಪರವಶತೆ,- ಮೈಮರೆವು ;: ಅತ್ತಲೊಬ್ಬಯ್ಕೆಂ ಶಿವಾವಂ 
ದೋತ್ತಮಂ ತಾನೆಂಬ ಪೆಸರಂ ಪೊತ್ತು ಲಿಂಗಧ್ಯಾನತದ್ಗತಪಾರವಶ್ಶದಲಿ 
A ಸವಜಧಿಸ್ಮನಾಗಿರಲು (ತಿ: ೬೪-೪9). [ಸಂ.) 
ಪಾರವಾರಿ (ನಾ). (?) : ಪೊಗೆ ಭೋಗೆಯುಂ ಪಾರವಾರಿಯುಂ ೫ x ೫« 
ಲವಿದಾದೋನುಂ ಕೊಟ್ಟೋನುಂ(ಎಳ. 39. ತಗ್ಮತ- 6-3; ತು. 780),[?] 
ಪಾರವೆಯ್ದಿಸು (ಕ್ರಿ). ೧. ದಡವನ್ನು ಸೇರಿಸು; ದಾಟಿಸು : ಘೋರ 
ತಶನಿಸ್ಟಾರಪಟೂ ಸೂಂಸಾರಪಾರಾವಾರವಂ ವಿಗೆ ವಾರನೆ(ಉಣ. ವ) 
390, ಮ್ಹಿಸಲಾಷುವಖಪತನೂಭವನೆ ಬಾರಾ (ಎ8. 99-90). ೨. ತುದಿ 
ಮುಟ್ಟಿಸು ; ಕೊನೆಗಾಣಿಸು : ವೂಶವಾಗಿಹ ನಿಮ್ಮ ಕೃಶಿಯಂ ಪಾರವೆ 
[ಕಾಕಾಂ. ವ)ಯ್ದಿಸಿ ಪೊರೆವುದೆವ್ಮುನುದಾರಮಹಿವತಾಗಾರ ಬಸವ 
ಕುವಪಾರ ಭವದೂರ (ಬಸ್ಯ. 9-೩). [ಪಾರ್ಕ ಎಯ್ಲಿಸು] 
ಪಾರವೆಯ್ದುು (ಕ್ರಿ). ದಡವನ್ನು ಸೇರು; ದಾಟಂ; ಪಾರಾಗಂ : 
ಹೆದ್ಜೊಆಕೆಯಮುಣಕೆ ತಡಿಗೆ ಮಾಂಟಿಸುವ  ತೋರವಣಹ ಬಲುದೆವ್ಪವಿರೆ 
ಮನಹಾರಿ ಸೋರೆಯೋಡಂ ಪಿಡಿದು ತಾಂ ಪಾರವೆ[ಇಾಕಾ. ವ]ಯ್ನಾವೆ 
ನೆಂಬವನವೊಲು ಕೇಳು ಜಗದೇವಂ (ಬತತ. ೬೩೦೪೬). 
[ಪಾರ್ಮ 4 ಎಯ್ದು) 
ಪಾರಶವ (ನಾ). ೧. ಒಂದು ಬಗೆಯ ಲೋಹ ; ಹದಮಾಡಿದ ಕಬ್ಬಣ; 
46| ಉಕ್ಕು. ೨. ಒಂದು ಬಗೆಯ ಕಬ್ಬಿಣದ ಆಯಂಧ : "' ಪಾರಶ 
[ಕಾಕಾಂ. ಸ)ವಮೆನೆ ಶಸ್ತ್ರ ''(ಒನುಂಗಠಾ. ೩0-೩). ೩. ಬ್ರಾಹ್ಮಣನಿಂದ 


₹೮6 


ಇನ (ಶ್ರಕಾಶ ೦೦೬). ೩. ತರುಣಿಯರು ವೀಧಿವೀಧಿಯೊಳಡ್ಡಗಟ್ಟಿ ಶೂದ್ರಸ್ತೀಯಲ್ಲಿ ಹಂಟ್ಟಿದ ಮಗ. [ಸಂ.] 
ಸಂದರ ನಿವ್ಮೂ ಬರವ ಹಾರೈಸುಶಿರ್ನಪರು (೫%ದತು. ೦೩-೮), ಆರ ಪಾರಶಿಕ. ಪಾರ್ಸಿಕ (ನು). ೧. ಪರ್ಷಿಯಾದೇಶ ; ಇರಾನ್‌ : ನಡೆದುದು 
ಪಾರೈಸಿವರೇನುಂಟು ಬಜ್‌ನೀರ ಕಡೆದರಲ್ಲೇನುಂಟು (ಜರದ. ೦-೦೨೪ ಭೂರಿಬಲ . . . ವಿಂಧ್ಯ ಬೋಟಕ ಪಾರಶಿ[ ಕಾಣಾ. ಸಿ]ಕ ಸಾಂಬ್ರಾಣಿ 


ಕಂ); ಬಾಯಾರಿ ಹೋದರೆ, ನೀರೊಡನೆ ಬತ್ತುವುದು. ತಾಮ ಸೊ:ದರ 
ರೆಂದು ಹಾರೈಸಲು . . . ವಾಯವಾಗುವರ: ಮೆಲ್ಲನೆ ದೂರದಿಂ 


456, ಹುರುಮಂಜಿಗಳ ಬಳಿವಿಡಿದು (ಹಾಕಾ. ೪-೯-೪): ೨, ಪರ್ಷಿಯಾದೇಶದ 
ವ್ಯಕ್ತಿ : ಜಡಗತಿಯ ಕೋಸದುಗ್ಗಡದ ಕೇಳಿಯ ತಕ್ಕ ನುಡಿಯವಳೆ ಪಾರ 


ಪಾರಶೀಳ ೫೫೩೩ ಕಾಲಾವರ 


ಶಿಕದಎಳಸಿಯಳೆ (6ನ. ೬-೨೦). ೩. ಪರ್ಷಿಯಾದೇಶದ ಕಂದ:ರೆ.. | ಪಾರಾಟ " ಪಾಅಹಿಟ ' ನೋ. 
ಪಾರ್ಸಿಕೆ: ೨. ಕಾಳಗವೈೆ ಶಾಂತಿ ನಿನಗಿಲ್ಲೆಂದು ಪೂರ್ಸಿಕಂಗಿತ್ತೂದೂ ಪಾರಾಪತ (ನಾ). ಪಾರಿವಾಳ ; ಕಪೋತ: ಮಯೂರಪಾರಾವತಪ್ರಕರ 
ದೈವಂ (896%. ೩೨೦೩೨). [ಆ ಸಂ. ಪುರಸೀರ) ಕುಕ್ಕುಟ ಭಟಕ ತ್ಕ ಚಿಪ ಶಿಶ್ರಿರಿ ಕಪಿಂಜಳಾದಿ ವಿವಿಧವಿಹಂಗಪರಿಶೋಭಿ 
ಪಾರಶೀಕ (ನಾ). ಪರ್ಷಿಯಕಾದೇಶದ ಜನ: ಪಾರಶೀ[ಣಾಳಾಂ. ಸೀ) ಕ ತೋಪಾಂತದೆೊೊಳ್‌ (ಆರೂ. ೩-೬೨ 5) ; ಪ್ರಮತ್ತ ಪರಪುಷ್ಪವುಯೂರ 
ಕಿರುಶ ಬರ್ಬರ ಪುರಿಯಾತ್ರರ ಮುಚಿಿದು ಸರ್ವವಿಹಾರವಎನು ವತಾಡಿದನು | ಕೀರಪಾರಾಪತಂಗಳುಲಿಪಮುಂ . , , ಸೊಗಯಿಸುತ್ತ್ತುವಿರಲ್‌ "(ರುಕಾ ಕೇ: 
ಮ್ಲೇಚ್ಛ ಸಹಸ್ತ್ರಕೋಟಿಗಳ (ಕುನ್ತಾಸ- ೩-೨೪). ([ಸಂ.) - 6 6೨ ರ). [ಸಂ. ] 
ಖಾರಸ (ನಾ). - ಪಾರಸಿಕ ೧: ಬರ್ಬ್ಬರಂಃ(ವಾರಸ್ಕ|ದೈಕಪುದ ಲಂಬ) |ಪಾರಾಯಣ (ನಾ). ೧. ದಾಟುವುದು; ಕಡೆಹಾಯಂವುದಂ. ೨. 


ಕರ್ನ್ನಸ್ರೀರಾಜ್ಯ ಘೋಳಾಮು,ಮೆಂಬ ನಾನಾದೇಶದೇಶ?ಂತರ, ೩ «ಗಳ ಗ್ರಂಥಾದಿಗಳನ್ನು ಮೊದಲಿನಿಂದ ಕಡೆಯವರೆಗೆ ಓದಃವುದಗ ; 
(393ಇ-2೫X; ೦೦೨-೩೦: 1144 9) : ಪೂವಣಾಲದಲ್ಲಿ ಪುರಸದೇಶವನ್ನು ಆಳಿ ಗ್ರಂಥಾದಿಗಳ ಆಮೂಲಾಗ ವುದ ಪಠನ: “ ಸಾಕಲ್ಕವಾಚನಂ, 
ದಂಥ ಎಖ್ಯ್ಕಾತರಾದ ಮುಸಲ್ಮುನ ಅರಸರಲ್ಲಿ ಒಬ್ಬ ಬಹುಪರಃಕ್ರ ಶಾಲಿ! 10 ಪಾರಾಯಣಂ. ಈ ೨ ಕಡೆ ಮುಟ್ಟಲೋದುವುದು” (ಹಾಯು. ೬೬೨೫೭) ; 
ಯಾದ ಪೂತಶಹನು ಇದ್ದನು (ಳಗದೃ. 11, ೦೩). [ಸಂ.) ವೇದಪ:ರಾಯಣದ ಫಲ ಗಂಗಾದಿ ತೀರ್ಥಸ್ನ್ನನಫಲ . . . ವಸ್ಥ್ವಾದಿ 
ಪಾರಸವ (ನಾ). - ಪಾರಶವ ೧: ``'ಶಸ್ತ್ರಂ, ಶಿ.ಕ್ಷ್ಯಂ, ಅಯಃ, ಪಾರಸವಂ ಕನ್ಯಾದಾನಫಲವಹುದಾದರಿಸಿ ಛಭಾರತದೊಳೊಂದಕ್ಷರವ ಕೇಳ್ಡಂಗೆ 
೨ ೪ ಉಕ್ಕು'' (ಹಂಯು. ೨6-0೬). (ಸಂ. (ಕುವ್ಯಾಗ- 0-99) ; ತಿರುಪರಾತ್ಸರವಾಸುದೇವನ ತಿರುವಡಿಗಳನು 
ಪಾರಸಿ (ಗು). ೧. ಪರ್ಷಿಯಾದೇಶಕ್ಕೆ ಸಂಬಂಧಿಸಿದ. (ನಾ). ೨. ನುತಿಸಿ ಪೂಜಿಸಿ ತಿರುಪ್ರಬಂಧಾದಿಗಳ ಪಾರಾಯಣನ ವಾಡುತಲಿ (ರಗತಾ. 
ಪರ್ಷಿಯಾದೇಶದ ಭಾಷೆ: ಒರೆದು ನೋಡೀ ಲಿಪಿಯ ಒಡಲ ಬಲ್ಲಎರು || ೦೯-೪೪); ವಾರಾಯುಣ, ಜಪಗಳು ಪೂಜೆಯಲ್ಲಿ ಆವ ಶ್ಶಕಗಳಾಗಿರುತ್ತವೆ 
ಆರೆ ಪಾರಸಿಯಲ್ಲ ಅರಬ್ಬಿಯಲ್ಲ (6606. ೩೯-೬). (ಸ. ಪಾರಹ:] (ಕಾರದ. ೨೨೪). ೩. ಗ್ರಂಥಾದಿಗಳನ್ನು ಮೊದಲಿನಿಂದ ಕಡೆಯ 
ಪಾರಸಿಕ (ನಾ). ೧.-ಪಾರಶಿಕ ೧: ಪಾರಸಿಕದೇಶದಲಿ ಪುಟ್ಟಿರೆ ವರೆಗೆ ಓದಿದವನು: : ಪಂಡಿತ; ಪಾರಗ: “ ಅನಂತಪಾರಾಯಣಂ 
ವನಾಯಂಜಂ (ಶುಂಗ. 6೩-೨೦); ಏಷ್ಠವನು ಯೂರೋಪಿಗೊಂದಿಸಿದ ವಿುಗೆ ಓದಿದವಸಕ್ಕುಂ” (ಮಂಗರಾ. ೭೩-೩) ; ನಿಜಾನ್ವವಾಯಪಾರಾಯಣ 
ಸೇತು ಪಾರಸಿಕವೀರರಿಗೆ ಹು ರುಹು ಕೇತು! (ಶಾಕಸಿ. ೬-೦೩೬). ನಿಂತು ಸಂತತಿಗಡರ್ಪನೊಡರ್ಚಿದನುತ್ತರೋತ್ತರಂ (ಕಾಂತಿತ್ರು. 6-008). 
೨. ಪರ್ಷಿಯಾದೇಶದ ಜನ : ಪಾರಸಿಕರಸಾಧ್ಯಬಲಂ ಪೆರ್ಡಿದ ಹೆಲ |20 ಪಾರಾಯಣ ಮಾಡು - ೧. ಗ ಂಧಥಂದಿಗಳನ್ನು ಮೊದಲಿನಿಂದ 
ಸರಿಯೊ ಪೋಗೆ (೫6. ೦-0). ೩. ಪರ್ಷಿಯಾದೇಶದ ಕುದುರೆ. ಕೊನೆಯವರೆಗೆ ಓದಂ : ಯಣ ಮಾಡಿದ ಬ್ರಾಹ್ಮಣಭೋಜನಕ್ಕಂ 
(೫ಂ.] ದಕ್ಷಿಣೆಗಂ ಬಟ್ಟರು (3199. 1-1, ೦೦೬-೯; 1079) ; ಶ್ರೋತ್ರಿಯರಂ 
ಪಾರಸಿಗ (ನಾ). ಪರ್ಷಿಯಾದೇಶಕ್ಕೆ ಸೇರಿದವನ: ; ಪಾರಸಿಕ: . * - ದಿನವೂ ರಾವಷಿಯಣವನ್ನು ಪಾರಾಯಣ ಮಾಡುಕ್ತಿದ್ದರು 
ರುದ್ರದತ್ತಂ ಪುರಸಿಗನುಪದೇಶಮಂ ಬದೇಣ್‌ಯುಂ ಕೇಳ್ದನಪ್ಪು ದಜು*೦ (595ಕ್ಕ- ೦೬). ೨. ಒಂದೇ ವಿಚಾರವನ್ನು ಹಲವು ಸಲ ವಿವರಿಸಿ 
ತನ್ನ ಕಯ್ಕ ಕತ್ತಿಗೆಯಿಂದೇಲಾಾಡ ಪೋರಿಗಳಂ ತಲೆಯನರಿದು (ಬಂತಂ. | 25 ಹೇಳು : ಮತ್ತೆ ಮತ್ತೆ ಅದೆ: ವಿಷಯುವನ್ನು ಪಾರಾಯಣ ಮಾಡಬೇಡ 
4೬3 ನ). [ಪಾರಸ-+ ಇಗ) (69). [ಸಂ.] 
ಖಾರಸೀಕ (ನಂ). ೧. - ಪಾರಶಿಕ ೧ : ವಾರಸೀಕದೇಶದಲ್ಲಿ ಹುಟ್ಟಿದುವು ಪಾರಾವತ, (ನಾ). ಪಾರಿವಾಳ ; ಕಪೊಃತ: “ಪಾರಾವತಾಖ್ಯಂ ಕಪೋತಂ” 
ವನಾಯುಜಂಗಳೆಂಬಂದು (ಹರಾಯು. ೭೨-363): ಬರ್ಬರ ಪಾರಸೀಕ (ನಸ್ತುಕೋ. ೪-೦0) : ರಾಜಹಂಸ ಪಾರಾವತಮಿಥುನಂಗಳುತ್ತುಂಗ 
ಪಾರಿಯಾತ್ರ ಹಮಾರ ಡೊಕ್ಕಾರ ತುರುಷ್ಕ ಮರುಪ್ರಭೃತಿಭೂಪ: ಲ೬ರಿಂ ಪ್ರಾಸಾದ ಶಿಖರವಮಣೆಗವಾಕ್ಷೂಂತರ:ಳವಿವಿಧಗೃಹಾಂತರಗತಂಗಳಾದುವು 
ಭಯಾನೇರಸಮುಂ . . . ನೆಗಲುತ್ತೂವಿರೆಯಿರೆ (ಗಂ. ೨-೩೯ ನ). |30 (ಶಂಕರಾ: ೪೪೯ ನ) ;: ಪಾರಾವತಂ ವಾನರನೆತ್ತಿಡಂಚೆ ಸಿಂಹಂ... 
೨. - ಪಾರಸಿಗ : ತುರುಕ ಬರ್ಬರ ಪಾರಸೀಕರ ತುರಗವೈಸಾವಿರ ಕಾಬಕ್ಕೋಬೀಯೆಂಬಿಃ ಶಿರಿಕವ್ರಾತಂಗಳೊಳ' ಸಂಭವಿಸಿ ದುರಿತದಿಂ 
ಸಹಿತ ಮೋಹರಿಸಿ ನಿಂದನು ಶತುನಿ ಥಟ್ಟಿನ ಬಲದ ಬಾಹೆಯಲಿ (ಕುಕ್ಕಾಗ. ದುಃಖಮಂ ಪೆ.ಬಲಾಜಕೆಂ (ರರ್ತಾಮ್ಮ. ೦೩-೦೩೭); ಶುಕ ನೀಲಕಂಠ ಪಾರಾ 
0-೪). ಹಿ ಪರ್ಹಿಯಾದೇಶದ ಭಾವೆ; ಪಾರಸಿ: ಈ ಶಾಸನ ವತ ವುಧುತರನಿಕರದಿಂದದ: ಸೊಗಯಿವುವು (ಕುಂಸಾಂ. 9-80)- [ಸಂ.] 
ಗಳು ಬಾಣಮುಖಾಕ್ಷರದಿಂದ ಕೆತ್ತಲ್ಪಟ್ಟ ರುವುವು. ಇವುಗಳು ಪಾರಸೀಕ, |, |ಪಾರಾವತ್ಕ (ನಾ). ಒಂದ: ಬಗೆಯ ಮರ; ಹಾಲಿವಾಣ : ಪಾರಾವತ 
ಸೂಸಾನ*್‌ ಮತ್ತು ಶೇವಿತಾಯ ಎಂಬ ಮೂರು ಭಾಷೆಗಳಲ್ಲಿವೆ (ಳಸಾಶ. | 35 ವೆಂಬ ಮುರಂಗಳಂ ಪಶ್ಚಿಮದಲ್ಲಿ ನೆಬ್ಲಿಮುರಗಳಂ ಉತ್ತರದಲ್ಲಿ. . . ಹಾಕ 
೨-೩). ೪. ಪರ್ಹಿಯಾದೇಶದ ಕುದುರೆ : '`ವಾನಾಯುಜ ವಾಜಿಕುಳಂ ಬೇಕ: (8*ೌಗಂದ್ರ- ೪೨೬-0೪). (7?) 
ಪಾರೀಕಮೆಂದಲಗವಜ್‌ ಳ್‌” (ರಸ್ತುಳೋ. 64-5೩). [ಸಂ] ಪಾರಾವಾರ (ನಾ). ೧. ನದಿ, ಸಮ್ಮದ್ರ ಮೊದಲಾದ:ವುಗಳ ಎರಡು 
ಪಾರಳತೆ (ನಾ). (ಭೂಮಿಯ) ಒಂದು ತಂದಿಯಿಂಂದ ವ:ತ್ತೊಂದು ದಂಡೆಗಳು,- ತೀರಗಳು. ೨. ಸಮಂದ್ರ ; ಕಡಲು: “ ರತ್ನಾಕರಃ 
ತಂದಿಯವರೆಗಿನ ಅಳತೆ ; ವ್ಯಾಸದ ಅಳತೆ : ಭೂಗೊ:ಳದ ವ್ಯಾಸವು » * ೬ ಪಾರಾವಾರ।, ತೊ.ಯಧಿ;, ಅರ್ಣವಃ।, ಜಳರಾಶಿಃ, ಸಾಗರಃ. 
ಅಥವಾ ಭೂಗರ್ಭದ ಪಾರಳತೆಯು ೭,೯೧೨ ನೈಲುಗಳುಳ್ಳದ್ದಾಗಿದೆ 40 ಸವುುದ್ರ;-ಈ ೧೨ ಸವಮಂದ್ರಂ” (ಹರಿಯು. ೦೦೬-೩೦) : ಶ್ರಿ 
(wa. ೩). [ ಪಾರ್ಮ4 ಅಳತೆ ] ರಮಣಿಯಂ ದ್ವಿಷದ್ಧಳವಾರಾವಾರದೊಳುದಗ್ರ ಭುಜವಿಜಯವಂಹಾಮೇರು 
ಪಾರಾ "ಪಹರೆ ' ನೋ. [ಎನೆ ಕಡೆದು ಪಡೆದಳವಾರುಮನಿಟೀಸಿದುದುದಾತ್ತ ನಾರಾಯಣನ 
ಪಾರಾಟೌಕಿ (ನಾ). ಪಹರೆಯವರು ಕಾವಲು ಇರಂವ ಚಾವಡಿ, -ಠಾಣೆ : (ಹತರ. 9-0); ಸದಸದಃದಿವಸುಸ್ವರೂಪನಿರೂಪಣಪ್ರವೀಣಸಿದ್ದಾನ್ತಾದಿ 
ಅವರು ಹಗಲು ಟೀಪುಸುಲ್ತಾನರ ಸರಹದ್ದಿನಲ್ಲು ಇದ್ದುಕೊಂಡು, ರಾತ್ರಿ ಸಮಸ್ತೃಶ್ನಾಸ್ವ್ರಾ]ವಮೃತಪಾರಾವಾರಐಾರಗರ)ುಂ (ಇಇ. XX, ೪-೨5; 


ಕಾಲದಲ್ಲಿ ಪಾರಾಚೌಕಿ ತಪ್ಪಿಸಿ, ಕಳ್ಳಮಾರ್ಗವಾಗಿ ಕೊಡಗಿನ ಸೀಮೆ ಸರ| 46 1472) $ ಕೌಯನ್ಹಿ ಚುಯ್ಕೆಂದುವೇಟುಂ ಕುಲಪಾರಾವಾರಮಿ ಬೇಸಗೆಯ 
ಹದ್ದಿನ ಒಳಗೆ ಬರುವುದು (ಉಾಕೇಂದ್ರ. ೦೦8). (ಪಾರಾ ( ಎಪಹರೆ) ಚೌಕಿ] ಬಿಸಿಲೊಳ್‌ (8ಗ9.- ೦೬-೭೧) - ೩. ಎಲ್ಲೆ: ಮೇರೆ: ಅಮ್ಮೈಯ್ಮನ 


ಪೂಠಾವಾರಗ 
ಸಂತೋಷಕ್ಕೆ ಪಾರಾವಾರವೇ ಇರಲಿಲ್ಲ (ಕೆಂಗಾಳ್ಮ. ೩೭) ನಾನು... 
ನನ್ನ ಪಾರಾವೂರವಿಲ್ಲದ ಅಂಧಜಗ್ತಿನ ಪರಮೇಶ್ವರನನ್ನು ಕರೆಯು 


ತ್ರಿದ್ದೆನು (ಇಶ್ಶ*. ೨೦6)- ೪. [ಜೈನ] ಒಂದಂ ದೀರ್ಫ್ಥವಾದ ಅವಧಿ,- 
ಕುಲ; “ ಪಳತಕ್ಕಿಲತ ಬಹು ಮಹತ್ತಾದ ಕಾಲ” (ಕೈತಕೋ. ೦೬೩): 


೫೫೩೪ ಪಾರಿಣಾಮಿಕ 
ಪರಮಶ್ರದ್ಧಾನ್ವಿತದಿ ನರೆದೇವನೈತಂದನಾ ಪಾರಿಕಾಂಕ್ಷಿಯೆಡೆಗೆ (ಎಂಕಾಂ. 
0-0೬-9೩). [ ಸೆಂ. ಪಾರಿಕಾಂಕ್ಷಿನ್‌ ] 


ಏಕಪಾರಾವಾರೋಪವಾಯುಷ್ಯನುಂ ವರ್ಷಸಹಸ್ರಸಂಕಲ್ಪಕಲ್ಪಿತಾಮೃತಾ| 6 


ಹಾರನುಂ . . . ಆಗಿ (30ತೆ. ೨-೬೪ ವ). [ಸಂ.] 

ಪಾರಾವಾಠಗ (ನಾ). ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದವನು ; 
ಗಂಡಿತ ; ನಿಷ್ಣಾತ : ಕುಮಾರಬ್ರಹ್ಮಚಾರಿಯಾಗಿ ಭದ್ರಬಾಹು ತಪಂ 
ಬಟ್ಟು ಕೆಲವುದಿದಸದಿಂದೊಳಗೆ ದ್ವಾದಶಾಂಗಚೆತುರ್ದಶಪೊರ್ವ`ವಾಪ್ಪಾಗಮು 
ಮೆಲ್ಲಮುು ಗಂಥಾರ್ಧಸ್ತರ ೂಪದಿಂ ಕಲ್ಲು ಸಕಲಶಾಸ್ತ್ರಪಾರಾನಾರಗನಾಗಿ 
(ಪಾಂ: ೩೪-೨೪). [ಸಂ.) 

 ಪಾರಾಶಡ (ಗಂ). ೧. ಪರಾಶರಯಂಷಿಗೆ ಸಂಬಂಧಿಸಿದ. (ನಾ). ೨. 
ಪರಾಶರಖುಷಯಂ ಮಗ ; ವೇದವ್ಯಾಸ : "ಪಾ[ಕಾಣಾ. ಪ) ರಾಶರಂ 
ವ್ಯಾಸನೆತ್ಯುಂ ” (ರುಂಗಳತ. ೬೬-೦೦) ; ಇದಂ ಮಖನಿಪಾರಾಶರನೆಓಲ್ಲೂ 
ಪೇಟ (ಶುಶರಾ- 6-8). ಶಿ. ಪರಾಶರನಂಪ್ರದಾಯದ ಸೂತ್ರಗಳು, - 
ನಿಯವಂಗಳಂ. (ಸಂ. ] 

ಹಾರಾಶರಿ (ನಾ). ಪರಾಶರಸಂಪ್ರದಾಯಂದ ಸಂನ್ಮಾಸಿ,- ಭಿಕ್ಷು 3 
*ಭಿಕ್ಷುಃ. ಪರಿವ್ರಾ.ಟ್‌. ಕರ್ಮುಂದೀ, ಪಾರಾಶರೀ, ವಂಸ್ಕರೀ-ಸನ್ಶಾಸಿಯ 
ಹೆಸರುಗಳು ” (ಸಿರ್ಮಾಂತಿ- ೨೨೪). [ಸೆಂ ಪಾರಾಶದಿನ್‌ 1] 

ಪಾರಿ "ವಾಲ್‌ ` ನೋ. 

ಪಾರಿ (ನಂ). ಗಾಡಿಯ ತೊಟ್ಟಿಲಿಗೆ ಆಸರೆಯಾಗಿರುವ ಎರಡೂ 
ಪಕ್ಕಗಳ ಮರದ ಪಟ್ಟಿ: ಬಂಡಿಯ ಜಾಡು ತುಂಬಾ ಏರುಪೇರಾಗಿದೆ. 
ಇಳಿದು ಪಾರಿ ಹಿಡಿಯುತ್ತೇನೆ. ನಿಧಾನವಾಗಿ ಬಿಡು (ಕೂತಿ). 

| ದೇ.॥ ತಮಿ, ಪಾರ್‌ ] 

ಪುರ್ಕಿ, ಚಾರಿ, (ನು). ಒಂದು ಬಗೆಯ ಸಸ್ಯ : ಹಿಂಗು ನಳಂಗ ವಸ್ನಿ 
ಕಟುಕತ್ತ್ರಯ ಸೈಂಧವಮಂಂ ಫಲತ್ರಯಂ ಸಂಗತಮಪ್ತ ಪಾರಿ (ಶಾ. 
ರೆ, ಲೆ]ಯಜಮೋದ ಪುರಂದರಮೆಂಬಿವಂ ಕೊಳಲ” ಶೃಂಗಿ 
ಮಹೋರಗಾದಿ ವಿಷಸಂತಶಿಯಂ ಕಳಿಗು೨ (£ಕುದ. ೩-೬೨). ಹಾದಿ. 
“ ಬಹುಪ್ರಜಾ._.ಮೊದೆ. ಇಲಿ, ಶಕ್ಕೋಲ, ಹಾರಿ” (೬4. ೦೦೬). 

[ ದೇ.8 ತಮಿ. ಪಾರಿ, 

ಹಾರ್ಮಿ, ಹಾರ್ಮಿ (ನಾ). ಸಾಲು ; ಪಂಕ್ತಿ ; ಶ್ರೇಣಿ: “ ಖಾರಿಯೆನಲಾದ 
ಪುದು ಜಾರೆಗಂ ಶ್ರೇಣಿಗಂ” (ಕಕ. ೩೪). ` ಪಾರಿಪಂಜು ' ಪರಾ. 
ಹಾರ್ಕಿ : ಕಾದೆಬ್ಮವೋರಿಯ ಹಾರಿಯಂತೆಯುಂ ಪಂದಿಯ ಗೊಂದಳ 
ದಂತೆಯು (ಈಶೃಥಿ. 8-0 ನ); ಸುರಿವ ಘಟಾಳಿ ಶೀವುವ ಘಟಾಳಿ 
ಮರಳ್ವ ಘಟಿ;ಳಿ ಹಾರಿಯೊಳ್ಬರಿವ ಘಟಾಳಿ ಸಾ;1ರದ ಮೇರುವಿನಂತರದೊಳ್‌ 
ನಿರಂತರಂ ಶಿರುಗೆ (ಆತಂಕ. 8೬೩೩). [ ಆ ಸಂ. ಪಾಲಿ) 

ಪಾರಿ (ನಾ). ೧. ಕುಡಿಯುವ ಬಟ್ಟಲಂ ; ಪಾನಪುತ್ರೆ ; ಲೋಟ. 


೨. ಪುಡಿ; ಹಂಡಿ: ಆಶತಿಸಂರಭಿಸಹಕಾರಕಸ್ತೂರಿಕರ್ಪೂರಪಾರಿ 
! ಕಾ೫೩- "೦ ]ಸಮ್ಮಿಶ.ತಾಂಬೂಲರ್‌ಗರಕ್ತಾ ಧರಪ್ರುವಾಲಪ್ರಭಾಪ್ರಕಟಿತ 
ಪೂರ್ವಸಂಧ್ಯಾರಾಗನುಂ (6೦ಫಿ. ೩-90 ವ). (ಸಂ. ಪರೀ) 

ಪಾರ್ಕಿ "ಪಹರಿ' ನೋ. 

ಪಾರಿಕತ್ತು " ಫಾರೀಕತ್ತು ' ನೋ. 

ಪಾರಿಕಾಂಕ್ಷಿ (ನಾ). ವಂ ; ಯಹಿ: “ತಪಸ್ವೀ. ತೌಪಸಃ. ಪಾರಿ 
ಕಂಂಕ್ಷೀ...೩ ಸಪಸುಳ್ಳವನ ಖೆಸರುಗಳು ” (ಸಿರ್ಕಾಕಿ- ೨೨9) ;: ಆ 


ಕೌರವನ ನಗರಿಗೆ ಖಾರಿಶಾಂಕ್ಷಿಪ್ರ ಪರನೊಬ್ಬನು ಬಂದು ಹೊಕ್ಕನು ರಾಜ 


ವಂಂದಿರವ (ಳುಕ್ಮಾಅ. ಎ ೦6); ಪೂಜಾಯೋಗ್ಯವಸ್ತುಗಳ ಕೈಕೊಂಡು 


ಹಾರ ದ ಗಂ ರಂ ಗ ಧಂ ದ ನಾರ ಾಣಾಣಘಾಘ)ಉಸರಾರಗಾಣ:ಾಫ 


20 


80 


40 


ಪಾರಿಕಾಯ : ಪುರಿಖಾಯಂ ' ನೋ. 

ಪಾರಿಕೆ (ನಾ). ದರ್ಶನ ; ಕಾಣ್ಕೆ : ಪಾರ್ವರ ಪಾರಿಕೆ ಶ್ರಿನೇತ್ರಶಿಖೆಯೊಲು 
ಉತ್ತರೋತ್ತರವು ಮೇಲುವಮುಖುಖ (ಸೂರ್ಯಪಾ- ೦೦೩-೯): 

[ ಪಾರು, (ಎಪಾರ”,)+- ಇಕೆ] 

ಪಾರಿಖತ್ತು : ಫಾರೀಕತ್ತು ' ನೋ. 

ಪಾರಿಖಾಯ, ಪಾರಿಕಾಯ, ಹಾರಿಕಾಯ, ಹಾರಿಕಾಯಿ (ನಾ). ಒಂದು: 
ಬಗೆಯ ತೆರಿಗೆ, -ಸಂಂಕ : ಇದನುವೇಕ್ಷಿಸಿದಾತಂ ಕೆಲ್‌ಯನೊಡೆದ 
ಪಾತಕನಕ್ಕು೨ ಪಾರಿಖಾಯಂ ಮೊದಲಾಗೆಲ್ಲಮೂರ್ಗ್ಗೆೇ x x ನಿವೇಶನಂ 
ಕೊಟ್ಟಿ (೧9.೩೫. ೬೮-೪3; 1015); ಶಿಪ್ಪೆಸ:9ಕ ಮನೆದೆಕೆ ಪಾರಿಖಾಯ 
ಹೊಲೆಗೊಅಕೆ ಮಅವ ಈಟಶಿನಿತುವಂ . . . ಧಾರಾಪೂರ್ವ್ವಕಂ ಮಾಡಿ 
ಕೊಟ್ಟರು (ಹೌಡಣ. ೩೫. ೦೫೮-೪೩, 117). ಪಾರಿಕಾಯ : ಶ್ರೀಮಜ್ಜಗ 
ದೇವ ನಾರಾಯಣದೇವರಿಂಗಾಳ ಹೆೊಳಲು ಹಂನೆರಡಆ ಬಳಿಯ ಪಿರಿಯ 
ಪೆಂಬಜ್‌ಶಿಯ ವಟ್ಟಂ ಪಾರಿಕಾಯವಮಂಮಂ ಕಾವವಿದೆಅ್‌ಯವಂ[ಂ] 
ದೇವರಂಗಭೋಗಕ್ಕೆ ಧಾರಾಪೂರ್ವ್ವಕಂ ಮಾಡಿ ಕೊಟ್ಟರ" (೪4೮: 
88-೪9-೧೯; 1107). ಹಾರಿಕಾಯೆ: ಕೇಮನ ಕೇಸಿಯಣನಾಯತ ಸತ್ರಕ್ಕೆ 
ಬಿಟ್ಟ ಧಮ್ಮ] ಹಾರಿಕಾಯ ಶಿಪ್ಪೆಸುಂಕ ಗಾಣದಲಿ ಕಾಶ್ಮೀರಭೂಮಿ ಮತ್ತ 
ಇದಿನಿಸುವಂ ನಿವಾ ್ಟ್ವಣಿದೇವರ್ನ್ಲೆ ಧಾರಾಪೂರ್ವ್ವಕಂ ಮಾಡಿ ಕೊಟ್ಟ ಧರ್ಮ 
(3ಗಿ2ಇ. 13೧1, ೨೩೫೨೦೬ ; 1141); ಹಿರಿಯ ಕೆಜಕಯ ತುಂಬಿನ ಹರಿಯ 
ಎರಡು [ಭ]ರಣ ತೋಟ ವೂರೊಳಗೆ ಹಾರೀನಯ ಹೊಂಗೆ ವೀಸದ ಆಯ 


ಗಾಣಂಗಳಲ್ಲಿ ಸೊಲ್ಲ [ಗೆ] ಎಣ್ನೆ ಒಂದು ಗಾಣ . . . ಸರ್ವ್ವನಮಸ್ಕವಾಗಿ 
ಕೊಟ್ಟ ವ್ರಿಶಿ (49, 29. ೨-೦೮; 3242) ; ಮಗ್ಗ ಮುದ್ರೆ ಕ್ರಯ 
ಕಡ್ಡಾಯ ಹಾರಿಕಾಯ ಬಾಳುಕ . , . ನೀಉ ಆಗುಮಾಡಿಕೊಂಡು . . . 


ಭೋಗಿ ಬಹುದು (ಇಳಿ ಇ, IX-i!, ೪೪೦-೨೩; 1419). ಹಾರಿಕಾಯಿ; 
ಅನುಪು ಹಾುರಿಕಾಯಿ. ಮೊದಲಾದ ಏನುಂಟುದನು ಸರ್ವಮಾನ್ಮವಾಗಿ 
- * ೬ ಸೆಮರ್ಪಿಸಿದೆಉ (೫33. 1x-1;, ೪೯೦-೦೭ ; 2613). [7?) 
ಪಾರಿಜಾತ (ನಾ). ಒಂದು ಬಗೆಯ ಗಿಡ ಮತಂ, ಅದರ ಹೂವು; ಐ 
ಮಂದಾರ, ಪಾರಿಜಾತ, ಸಂತಾನ, ಕಲ್ಪವೃಕ್ಷ ಮತ್ತು ಹರಿಚಂದನ 
ವೆಂಬ ಐದು ದೇವತರಂಗಳಂ ಇಂದ್ರನ ನಂದನವನದಿಂದ ಬಂದು 
ವೆಂದು ನಂಬಲಾಗಿದೆ: ಕನಕಧ್ವೆಜನೆಂಬ ದೇವಂ . .. ನಮೇರು 
ಮಂದಾರ ಸಂತೂನಕ ಹಾರಿಜಾತಂಗಳೆಂಬ ಪೂಗಳಂ ಸುರಿಯುತ್ತಂ ದೇವ 
ರ್ಕಳ ದೇವಿಯರ್ಕಳ: ಸಹಿತಂ ಕ್ಷಪಣಕನ ವಿಮಾನದ ಮಂದೆ ಇಂತೆಂದು 
ಪೇಟ್ಲಾಡಿದಂ (ರಡ್ಡಾಕಾ, ೮೪-೨೮) ; ದೇವರ್ಕಳೀಗಳರ್ಚಿಸಿ ಹೋದರೆಲಿ 
ದೇವ ದೇವಲೋಕದ ಪಾರಿಜಾತದರಳಿವೆ ದೇವ (ಕಂ06, ೪-೩೦) ; 
ಮದಾರ ಖುರಿಜಾತ ಸಂತಾನ ಕಲ್ಪ ಹರಿಚಂದನಗಳಿಂಬ ಪೆಸರಿನಿಂ ಪ್ರಸಿದ್ಧ 
ಮಾದ ಕಲ್ಪವೃಕ್ಷಪಂಚಕಮಿಪ್ಪದಂ (ಏನೀಳ, ೨೦೧). [ಸಂ.] 
ಪಾರಿಜಾತಕ (ನಾ). ಪಾರಿಜಾತ: “ಮಂದಾುರಃ. ಪಾರಿಜಾತಕಃ, ಹರಿ 
ಚೆಂದನಃ. ಕಲ್ಪವೃಕ್ಷಃ, ಸಂತಾನಃ_ಈ ೫ ದೇವರ ಮುರಂಗಳ' ” 
(ಹರಾಯು, ೨೨-೧೩೫) ; ನಂದನವನಸಂಭವಹರಿಚಂದನ ಸಂಶಾನ ಪಾರಿಜಾತಕ 
ಏಎಲಸನ್ಮಂದುರನದೆು ;ರುದ್ರುಮಸಂದೋಹದ ಕುಸುಮುಕೋಟಿಯಂ 
ವಾಹಿತದುಂ . . . ಮದಾಳಿಗಳ” ಮುಸುಣ* (ಶ್ರಶ್ನಫು. ೧೧-೪೪); ಆಲ್ಲಿ 
ಸಂಖಿಗೆಯಿತತ್ತಿ ಪಾರಿದಾತಕವಿತ್ತೂ ಮಾವು ಮುಲ್ಲಿಗೆಯಿ ತತ್ತಿ. ಮನೆಯಿದಿರು 


(ಸಖೀಗೀ. ೧೬-೨೪೩): [ಸಂ,] 


«| ಪಾರಿಣಾಮಿಕ (ಗು). ೧. ಪರಿಣಾಮಕ್ಕೆ ಸಂಬಂಧಿಸಿದ. (ನಾ). ೨, 


[ಜೈನ] ಜೀವತ್ವ, ಭವೃತ್ವ. ಅಭವೃತ್ವ ಮೊದಲಾದ ಕರ್ಮಗಳು 


ಪಾರಿತಥೈ ೫೫೩೫ ಪಾರಿಯರ 


ಉದಯ. ಉಪಶಮಂ ಮೊದಲಾದಂವುಗಳಿಂದ ತ್ಪನ್ನವಾಗದೆ ಪುರಿಪ್ಲವನೇತ್ರೆಯೆರಮರಕುಂತೆಯ೦ರ್‌ ಸೊಗಯಿಸಿದರ* (ಅಂ. ೪-೬೦). 
ಇರಂವುದಂ : ಭಾವೋಪಲಕ್ಷಕಂ ಜೀವನೆಂಬುದು ಅವಃವವೆಂದೊಡೆ ೨. ತೇಲುವ. (ನಾ). ೩. ಹೊಯ್ದಾಟ; ಅಸ್ಥಿರತೆ; ಚಾಂಚಲ್ಯ: 
ಔದಯಿಕಛಾವಂ . . , ಕ್ಷಾಯೋಪಶಮಿಕಛಾವಂ ಪಾರಿಣಾವಿಂಕಭಾವಮೆಂ “ ಲೋಲಂ, ಚಪಳಂ . . . ಪಂರಿಪ್ಲವಂ. ಚಳಂಚಳಂ, ಸಂಚಳಂ-ಈ ೧೦ 
ದಿಂತು ಭಾವಮಯ್ಲೂ ತೆಅನಕ್ಮೂಂ (ಸುಳುಮಾ. ೮-೪5); ಸಾಸಾದನ ಸಂಚಳಂ ” (ಹರಾಯು. 008-00) ; ಅವಬೋಧಂ ವಿಷಯುಪರಿಪ್ಲವಂ 
ಸಮ್ಮಗ್ಹ ಷ್ಟಿಗೆ ಪಾರಿಣುಮಿಕಭಾವಂ . . . ಅಕ್ಕುಂ (ತತ್ತೃಪ್ತ. ೪೦).| 5 (ಪಂನೆೋವಚನಕೂಯನಿಯೆವಮಂ ಪೂರಿಷ್ಣಎ)ವಿನಿಶಿಲ್ಲದೆ ದುೂಅುಂ 
(ಸಂ.] ಭುವನಮನೆಅಗಿಸುವ ಸಮತೆ ಸಮನಿಸಿದಪುದೇ (ಕಾಂಕಿಥೆ. * ೦೦೯): 

ಪಾರಿತಥೈ (ವಾ). ಹೆಂಗಸರಂ ತಲೆಯಲ್ಲಿ ಧರಿಸುವ ಒಂದು ಬಗೆಯಂ ೪, ವ್ಯಾಪನೆ; ಹರಡುವಿಕೆ; ವಿಸ್ಪರಣೆ: ವರ್ಣಕ್ಕಿಂತಲೂ ನಯನಗಳ 
ಆಭರಣ : *ಪಾರಿತಥೈ ಇ ಮುಡಿಯ ಮೇಗಣ ಮುತ್ತಿನ ಸೆಂಡು, ಗಿಂತಲೂ ಸೌಂದರ್ಯದಾ ಪಂರಿಪ್ಲವವು ಅತೃಂತ ಮುಗ್ಮ"ರವಮಗಿದ್ದಿತು 


ಮುತ್ತಿನ ದಂಡೆಯೆಂದೂ ಎಂಬರು * (ಕಾಣ. 9). (ಸೆಂ. ಪಾರಿತಧ್ಯಾ?) 
ಖಹಾರಿತೋಷ (ನಾ). ಬಹುಮಾನ : ಶಾಲಾವಾರ್ಷಿಕೋತ್ಸ್ಯವದಲ್ಲಿ ಆ 
ಹುಡುಗನಿಗೆ ಅನೇಕ ಪಾರಿತೋಷಗಳು ಬಂದುವು (6). (ಸಂ. 
ಪಾರಿತೋಷಕ (ನಾ). « ಪುರಿತೋಷ : ಶ್ರೀಮನ್ಮ್ತರ ಪಾರಿತೋಷಕದಿಂದ 
ನಾನೂ ಧನ್ಮೆಯಾದೆನಲ್ಲ! (ರೆಟ್ಮಳ. ೦೩-೦೭) ಇಂದಿಗೆ ಸುಮಾರು ನಲವತ್ತೇಳು 
ವರುಷಗಳ ಹಿಂದೆ ರವೀಂದ್ರನಾಥಠಾಕೂರ ಅವರಿಗೆ ಒಂದು ಪಾರಿತೋಷಕವು 
ಸಿಕ್ಕಿತು. ಅದು ನೋಬೆಲ* ಪಾರಿತೋಷಕ (ಕಶಕ. 8-೧೩೦). 
[-- ಸಂ, ಪಾರಿತೋಷಿಕ) 
ಪಾರಿತೋಷಿಕ (ನಾ). = ಪಾರಿತೋಷ : ಬಳಿದ ಮುನಿನಾಥವರ್ತು 
ಎಳಸತ್ಕಲ್ಪಲತೆ ಫಲಿತವಾದತ್ತೆನೆ ಭೂತಳಪೂಲಂ ವನಪಾಲಂಗಳತೆಗೆ ಮಿಗಿ 
ಲೆನಿ ಮರಿತೋಷಿ[ಣಕಾಂ.ಷ]ಕಮಿತ್ತಂ (ತಂದ್ರಳ್ಳಿ. ೨-೮೦೦) ; ಅವರ 
ಆ ಕರಕೌಶಲಕೆ ಬೆರಗುದರು .. . ಪಂರಿತೋಖಕಗಳನೇಕವನಿತ್ತರ: 
ಮೆಟ್ಟಿದ ಸರ99ರದವರು (ಇಂಕಾಶ- ೦೦-೩6). [ ಸಂ. ] 
ಪಾರಿಪಂಜು (ನಾ). ಕಾಲುದೀವಟಿಗೆ : ಸುತ್ತ ಕೋವರದ ಕಾವಲು ಮುರಿ 
ಪಂಜಿನ ಮೊತ್ತವನೇನ ಬಣ್ಣಿಸುವೆ (ಆಮುಶಾಂ. ೨-೩೩). 
[ಪಾರ್ಮಿ + ಪಂಜು) 


(ಕಶಾಕುಂ. ೪8). ೫. ದೋಣಿ. ೬. ಒಂದು ದೇಶದ ಹೆಸರಂ : 

30| ಹಯುಸುತ್ತರಾಭಿಮಂಖವಾಗಿ ಪಾರಿಪ್ಲಎಧರೆಯೊಳ್ಳಿದಿ ಪೆಣ್ಣುದುರೆಯಾಗಿ 
ಷಲಿಯಾಗಿ . . . ಮುನ್ನಿನಂತೆ ನಿಯವಿಂಶಮಖಾಶ್ವವಗಾದತ್ತೂ 
(ಶೈ ಳಾ. ೦೩-೬). [ ಸಂ. ಫ 

ಪಾರಿಬರುಹ (ನಾ). (ಮದುವೆ ವಂಂತಾದ ಶಃಭಸಮಾರಂಭಗಳಲ್ಲಿ 
ಕೊಡಂವ) ಬಳಂವಳ ; ಉಡುಗೊರೆ : 1ಪುರಿಬರುಹಂಗಳನು ಕೊಂಡು 

೩6 ಮುರಾರಿ ಪಾರ್ಥ ಸುಭೆದ್ರೆಯರು ಸಹಿತೇಟ್‌ ರಥವನು . . . ಬಿಜಯಂ 
ಗೈದನಿಂದ್ರಪ್ರಸ್ಥಪುರವರಕೆ (೧೪೬೧: ೦೦-೬೨-೩೬). (ಸಂ. ಪಾರಿಟರ್ಹ) 

ಪಾರಿಬ್ರಾಜಕ (ನಾ). ಎರಕ್ತಿ ; ಸಂನ್ಯಾಸ ; ಪುರಿಬವ್ರಿಜೀಮೆಂದಳಿಷ್ಟುತೆ 
ಗೆಯಲ್‌ ನಿನ್ನೋಲಿಣಂ ಮಸಾಸದೇ (ಸುಕುನಾ. ೪-೩೦). 

[( ಎಪುರಿವ್ರಾಜಕ ] 

80 |ಪಾರಿಭದ್ರ (ನಾ). ೧. ಒಂದಂ ಬಗೆಯ ಮರ: ಹಾಲಿವಾಣದ ಮರ: 
`ಪಂರಿಭದ್ರ:, ನಿಂಬತರು., ಮಂದಾರಃ, ಪಾರಿಜುತಕಃ-೪ ಹಾಲಿವಾಣದ 
ಮರದ ಹೆಸರುಗಳು” ( ಸಿದ್ಮಾಂತಿ- 0೦೬ )- ೨. ಬೇವಿನ ಮರ. 
೩. ದೇವದಾರುವೃಕ್ಷ. ೪. ಚಂಗಲಕೋಷ್ಮ. ([ಸಂ.) 

ಪಾರಿಭದ್ದ ಕ (ನಾ.) ಇಪಾರಿಭದ್ರ ೧:”“ಮಂದಂರ$. ಪುರಿಭದ್ರ (ಜಾತ)ಕ। 


SLL 


ಪಾರಿಪಂಥಿಕ (ನಂ). ದಾರಿಹೋಕರನ್ನು ಸುಲಿಯೇ ವವನು; ಕಳ್ಳ: ೩ರ ಈ ೨ ಹಂರಿಮಳೆಂ' (ಹರಾಯು- ೩-೪): ವ. ದೇವದಾರುವ್ಮಕ್ಷ: 
“ ಏಕಂಗುರಿಕ, ತಸ್ಕರಃ, ದಸ್ಮುಃ . . . ಪಂರಿಪಂಥಿಕ।.ಸ್ತೇನ್ಯ “ ಶಕ್ಟಪಾದಪಃ. ಪುರಿಭದ್ರಕಃ, ಭದ್ದದಾರು, ದ್ರುಕಿಲಿಮ:, ಪೀತ 
ಈ ೧೦ ಕಳ್ಳಂ * (ಹರಾಯು. ೩೬೦-6), ಅರಸುಗಳ ವನಿತೆಯರ್ಕಳೆ ದಾರು. ದಾರು. ಪೂತಿಕಿಷಷ್ಮಂ-೭ ದೇವದಾರುವೃಕ್ಷದ ಹೆಸರು” 
ಪಂಕರಪರಿಪೂರ್ಣಭೋಜನಂಗಳ ದುರಿತಾಚರಣರತಪಾರಿಪಂಥಿಕ ನರರಂ.| | (ಸರ್ಕಾಂತಿ- 039). (ಸಂ.7 
ಕಥಾಶ್ರವಣಮಹಿತಮೆಂಬರ್‌ ಶ್ರವಣರ್‌ (ಉಸಾರ- ೨೫-೦೫೪). [ಸಂ) ಪಾರಿಭಾವ್ಯ (ನು). ಒಂದು ಬಗೆಯ ವಂಣಎಲಿಕೆ : “ವ್ಯಾಧಿ.” ಕುಷ್ಮು, 
ಶಾಿುಪಕ್ಷ (ನಾ). ಕುದರೆಯ ಬಾಯಂಲ್ಲಿರಂವ ಕಡೆಯಂ ನಾಲ್ಕು ದವಡೆ|80| ಪಾರಿಭಾವ್ಯಂ. . . .ಉತ್ಸಲಂ _೬ ಚಂಗಲಕೋಷ್ಠ'' (ಸಿ್ಕಾಂತಿ. ೦೪೧)- 
ಹಲ್ಲುಗಳಂ : “ಎರಡು ನಡುದಂತಗಳು ಸಂದಂಶಮಕ್ಕೊಶ್ತಿನೆರಡು" (ಸಂ. ] 
ಪಲ್ಲಳು ಮಧ್ಯಮಂಗಳಕ್ಕವಅಕೊತ್ತಿನೆರಡು ದ್ವಿಜಂ ಪುರಿಪಕ್ಷಂಗಳ್‌ ಪಾರಿಭಾಷಿಕ (ಗು). ೧. ಯಾವುದಾದಗೊಂದ: ಕಲೆ, ವಿಜ್ಞಾನ,ಕೈಗಾರಿಕೆ 
(ಶುಂಗರಾ. ೩೩-೨೦): ಕಡೆಯ ಪಲ್ಗಳ್‌ ನಾಲ್ಕಕ್ಕಂ ಪುರಿಪಕ್ಷ(ಕ್ವ)ವೆಂಂಬುದು ಮೊದಲಾದವಕ್ಕೆ ವಿಶಿಷ್ಟವಾದ ಅರ್ಥದಲ್ಲಿ ಬಳಕಿಗೆ ಬಂದಿರಂವ, 
(ಅಶ್ಮ8ಾ-'6೩-೪). [ಸಂ.] ಸಂಂಶ್ರಿಕವುದ ಅರ್ಥವುಳ್ಳ. (ನಾ). ೨. ತಾಂತ್ರಿಕವಾದ ಅರ್ಥ 
ಪಾರಿಪತ್ಯ * ಪಾರುಪತ್ಯ 'ನೋ, ಈ ವ್ರಳ್ಳುದು: ಅನುಭಾವ ಎಂಬ ಮಾತನ್ನು ಪುರಿಛುಷಿಕವುಗಿ, ಬಹು 
ಪಾರಿಪಾಟ್ಕ (ನಾ). ರೀತಿ; ಓರಣ; ಕ ಮ: ವೇಣಿಯ ರಚೆನೆಯಲ್ಲಿ ಮಟ್ಟಿಗೆ “yim” ಎಂಬರ್ಥದಲ್ಲಿ, ಕನ್ನಡದಲ್ಲಿ ವೀರಶೃವರಲ್ಲದೆ 
ಚಾತುರ್ಯದ ಪಾರಿವಾಟ್ಕವು ಕುಣುತ್ತಿದ್ದಿತು (ಕಶಾಳುಂ. ೪). [ಸಂ.] ಇನ್ನಾರೂ ಉಪಯೋಗಿಸಿಲ್ಲ (ಶೂನ್ಮಕು. ೦೩೦), ಮಕ್ಕಳ ಅಂತಸ್ತಿಗೆ 
ಪಾರಿಪಾರ್ಶ್ವಕ (ನಾ). ೧. ಆಳು; ಸೇವಕ ; ಪರಿಚಾರಕ. ೨. ನಾಟಕ ಹಿಡಿಯದ ಜಟಿಲವೂ ಬಾರಿಭಾಷಿಕವೂ ಆದ ಅಂಶಗಳನ್ನು ಕಡಿದೆ: ಕಾಡು 
ದಲ್ಲಿ ಸಾಂದಿಯಂನ್ನು ಹೇಳುವವನಂ : “ಸಂಮಾನ್ಮಾಭಿನಯ” ಪ್ರಕರಣ ವುದುತ್ತಮ (ಶಿಕದ- ೦80)- ( ಸಂ. ] 
ಸಂಬಂಧದಲ್ಲಿಯೇ ನಾಯಕ ನಾಯಿಕೆಯರ ಭೇದ, ಅವರ ಶೀಲಸ್ವರೂಪ| €0| ಪಾರಿಭೋಗಿಕ (ನಾ). ಬಂದ್ಧನು ಉಪಯೋಗಿಸಿದ ವಸ್ತುಗಳು: 
ಗಳು, ಪರಿವುರ, ಸೂತ್ರಧಾರ, ಪುರಿಪಾರ್ಶ್ವಕ ಮುಂತಾದವರ ಗುಣ ಬುದ್ಧನು ಉಪಯೋಗಿಸಿದ ಪದಾರ್ಥಗಳು (ಪಾರಿಭೋಗಿ€) : ಇದರಲ್ಲಿ 
ಗಳು , , . ಇವೆಲ್ಲಾ ನಿರೂಪಿಸಲ್ಪ ಟ್ಟಿವೆ (ಸಂವಾಓ. ೦೨). [ಸಂ.] ಭಿಕ್ಷೂವಾತ್ರೆ. ಕವೂಂಡಲು ಮುತ್ತು ಆಶನಗಳು ಮುಖ್ಯ ಉದಾಹರಣೆಗಳ 
ಪಾರಿಪಾರ್ಶ್ವಿಕ (ನು). - ಪುರಿಪಾರ್ಶ್ವಕ. [ಸಂ.) (ಭರದ. ೪೯೩). [ಸಂ.] 
ಪಾರಿಪ್ಲವ (ಗು). ೧. ಅಲುಗುವ; ಹೊಯ್ದಾಡುವ ; ಚಂಚಲವಾದ :| |ಪಾರಿಯ "ಪೂರಿವ,್ಮ' ನೋ. 
ವಸ್ತುಹೀನವುಭಿಧಾನಮುಂಟಕ್ಕುಮವ್ಪೊಡೆ ಶಬ್ದಾರ್ಥಸಂಬಂಧಂ ಪಾರಿಪ್ತವ| $5 | ಪಾರಿಯಪಟ್ಟೆ -ಪಾರಿಯವಟ್ಟೆ' ನೋ. 


ಪರಿಪ್ಲವಮಕ್ಕುಂ (ಕಾಂತಿತ್ರ- 6-46 6); ಪಯಃಪ್ಲವದೊಳಗೆ ಮುಟ್ಕಾ ಪಾರಿಯರ "ಪಾರಿರ್ಯಾರ' ನೋ. 


ಪಾರಿಯವಟ್ಟೆ ೫೫೩೬ ಪಾರಿವಾಳ 


ಪಾರಿಯವಟ್ಟೆ, ಪಾರಿಯಪಟ್ಟಿ, ಪಾರಿವಟ್ಟೆ (ನಾ). ಒಂದಂ ಬಗೆಯ] |ಪಾರಿವ, (ನಾ). ಒಂದು ಬಗೆಯ ಪಕ್ಷಿ; ಕಪೋತ ; ಪಾರಿಮುಳ : 


ಬಣ್ಣದ ಬಟ್ಟೆ : ಪಸಿರ್ಪಟ್ಟೆ ಪಾರಿಯವ! ಶಾಳಾ. ಪ ಟ್ಟೆ ಕೆಂಬಟ್ಟೆ ``ದೃಶದಾಶನಂ ಪಾರಿವಮೆನಿಕ ್ಯ'' (ಮುಂಗರಾ. ೫೨-೮); ದಿವ್ಯಮ[ಖ]ವಂಂ 
ಕೃಂಗೆಸೆವ ಹಳದಿಯ ಪಟ್ಟಿಗಳ ಪೊಸಗುಡಿಗಳ ಸಾಲು ಹೊಯ್ದವು ಗಣಿಕಾ ಕೆಯ್ಕೊಂಡು ಸಗ್ಗಕ್ಕೆ ಪಾಅಃದುವಾ ಪಾರಿವ ಜಕ್ಕವಕ್ಕಿಗಳ್‌ (ಶಂಶಶಾ. 
ಎಸರಕಾ ಪಾಳೆಯದೊಳಗೆ (ಕುಂಸಾಂ. 93-೬೨)- ಪಾರಿಯಪಟ್ಟೆ ; ಉಟ್ಟ ೬-೩೮), ಕಾಮಿನೀಮಣಿತವಿದೆಂದು ಪಾರಿವದ ಮೆಲ್ಲುಲಿಯಂ . . . 
ದುಕೂಲಮೆಂಬುದದು ಪಾರಿಯಪಟ್ಟೆವೊಲಂಗೆ (06. ೬-೩೦) ; ಕಂಗಾಣಿಸದೆ| 8 ತಣಿಯದೆ ಕೇಳ್ವರ” (ಉದರ. ೦-೯೨); ಕೌಬುಜುಲೆ ಲಾವುಗೆ ಗೌಜು 
ಪಾರಿಯಪಟ್ಟಿ £ ಟ್ರೈ 3 ಕರ್ವಣ್ಣ ಗೊಂಗಡಿ ಮುಸುಕಿಟ್ಟುಕೊಂಡು ... ಪಾರಿನ.... ಗಿಂಚಲು ಗರಿಗ ಮೊದಲಾದಖಳಿಖಗಕುಲ ಬಿದ್ದುದುರಿಯೊಳಗೆ 
ದುಸ್ಸಂಗದಂಪತಿಸಳೊಪ್ಪಿದರು  (ನೋಹತ. 06-8೩). ಪಾರಿವಟ್ಟಿ ; (ಕುವ್ಶಾ ಆ. 30-೩4). [ಎಪ್ರಾ. ಪೂರಾವಯ, ಪಾರೇವಯ./ಸೊ, 
ಭೂದೇವಿಯರ್‌ ಕುಜಾವಳಿಯೆಂಬ ಮಕ್ಕಳಿಗೆ ಸಾದರದಿ ಪಾರಿವಟ್ಟೆಯ ಪೂರುವತ. /ತೆಲು. ಪರುವ, ಪಾರುವಾ, ಪಂವುರಾ| 
ಪಾಸಿ ನಿಲಿಸಿದೊಲ* (ಓಳೋಫು: ೦೦-೨೩). ಪಾರಿವ್ಮ, "ಪೂರಿಯ (ನಾ). ೧. ಒಂದಂ ಬಗೆಯ ಬಣ್ಣ : ಪವಣ್ಬಡೆದ 
[ ಪಾರಿಯ ( ಇಪಾರಿವ್ಯ) + ಪಟ್ಟೈ] 20| ಸುವರ್ಣಪಾರಿವದ ಕುಪ್ಪಸಮೊಪ್ಪೆ ಬೆಡಂಗನಾಳ್ದು ಕಣ್ಣೆಡಜದೆ ಪೆಂಡವಾಸದ 
ಪಾರಿಯಾತ್ರ (ನಾ). ೧. ಏಳುಕುಲಪರ್ವತಗಳಲ್ಲಿ ಒಂದಂ ; ೪ ಇದಂ ಎಳಾಸದ ಸೂಳೆಯರೊಪ್ಪಿ ತೋಜೌದರ" (ಕಂಳಾ. €-008); ''ಪಾರಿ 
ವಿಂಧ್ಯಪರ್ವತದ ಪಶ್ಚಿವ: ಭಾಗದಿಂದ ನರ್ಮದೆಯಂ ಉತ್ಪತ್ತಿಸ್ವಾನದ ವಾಳದ ಬಣ್ಣ '' (ಕಂಠ. ೩90) ; ಬೀಸುಬಡಿಗೆಯ ಧನುಸರಳ 
ವರೆಗೂ ಹಬ್ಬಿ ಅರಾವಳಿಬೆಟ್ಟಗಳಲ್ಲಿ ಸೇರಿಕೊಂಡಿದೆ. ೨. ಒಂದಂ ಪಾರಿವ[ಕಾಣಾ. ಭಾಸುರ]ದ ಕುಪ್ಪಸದ ಕೇಶದಲಿ ತಳಿರುಗಳ ಕಟ್ಟಿ 
ದೇಶದ ಹೆಸರಂ : ಪಾರೆಸೀಕ ಪಾರಿಯಾತ್ರ ಹಮ್ಮಾರ ಡೊಕ್ಕಾರ ತುರುಷ್ಕ ವಿಲುಸದಲಿ ಹರಿತಹೆ ಕಿರಾತರು ಘಂಸಿಯಾದರು (ಕುನ್ಮಾ ಆ. ಓಂ. 9-00) - 
ಮರುಪ್ರಭೃತಿಭೂಪಾಲಕರಿಂ ಭಯಾನಕರಸಮುಂ . . . ನೆಗಟುತ್ತುಮಿರೆ|16 ಪಾರಿಯ : ೨. ಒಂದು ಬಗೆಯ ಬಣ್ಣದ ಬಟ್ಟೆ : ದೈತ್ಯಮರ್ದನನ 
(8ಗ0. ೨-೩೯ ಠ); ಪಾರಿಯಾತ್ರ ಮಿಧಿಳಾ ಪಾಂಚಾಳ . . . ಮತ್ತೆ ದೇಶಕ್ಕೆ ದಾನವಾರಿಯ ರಕ್ಕಸಜೂಜಿನ ಪಚ್ಚೆಯ ಪರಿಗೆಯ ಪಸರದ ಪುರಿಯ 
ತಸ್ಕರ ರೋಗಾದಿ ಭಯಂಗಳಂ ಜನಿಯಿಕುಂ ಪಂಕೇಜವಿತ್ರಾತ್ಮಜಂ ದೊಯ್ಯಾರದ ಕೆಂದಟ್ಟಿನ ಪಂತಿಯ . . . ತಟ್ಟಿನೊಟ್ಟಜೆಯ ₹ಟ್ಟುಬ್ಬಟೆಯ 
(೨ಲೃಶು. 0೨-೩೦); ಪುಷ್ಕರ ಪುರಿಯಾತ್ರ ಕರೂಷ ಕಾಂಭೋಜ . » ಬಿರುದಿನ ಹರಿಗೆಕಾಜರ ಪರಿವೀಧಿಯೊಳಂ (೧.೬.೩8 5); ತವೆ ವಾರಿಯದಿ 
ಧರಣೀಪಾಲತತಿ ಸಂದಣಿಸಿದುದು ಸಾಕೇತನಗರಿಯಲಿ (ಕೊರರಾ- ೦-೩-೦6). ನಿಂದ್ರಗೋಪದಿಂ ಶಿವನಾಂತ ತೊವಲೆರಡನಣಕಿಸುತೆ ಪೊಂಬಟ್ಟೆಯಿಂದೆ 
೩. ಪಾರಿಯಾತ್ರದೇಶದಲ್ಲಿ ಹುಟ್ಟಿದುದು: ಮರುತಗಮನದ[20| ಮಾಧವನ ಮಳ್ಳ್ಗಿಸುತೆ. . . ಒಪ್ಪಿದರಲ್ಲಿ ದೂಸಿಗರ್‌ (ಶವ್ಮಕಾ. 6-೭೬); 
ಪಾರಿಯಾತ್ರನ ತುರಗ ಹೂಡಿದ ಹೇಮನಿರ್ಮಿತ ಹಿರಿಯ ಟೆಕ್ಕೆಯದ ಬಟ್ಟಮುತಿಪ್ರಿಗಳು ಕೇವಣಿಸಿರ್ದ ಪಾರಿಯ ಪಟ್ಟಾವಳಿ ಚಲ್ಣಣವ ತೊಟ್ಟು 
. ತಳಿತ ಶಸ್ತ್ರದಿ ಭರದಿ ತುಂಬದ ಕೋಟಿರಥಗಳು ರಣಕೆ ಹೆ೧ಜವಡಲು (ಮೋಹಕ. 0೨.೪೩). [ ಪ್ರಾ. ಪೂರೆಯು./ತೆಮಿ. ಮಲ, ಪಾರಿ] 
(1980. ೨೦೩). ([ಸಂ.) ಪಾರಿವಂಕ (ನಾ). - ಪಾರಿವ್ಶ್ಮ. ಗೊರವ ಗಳಿಜನು ಕಾಡೆ ಗಿಡಗ ಸಬಲ 
ಪಾರಿಯಾತ್ರಕ (ನಾ). ೧. -ಪಾರಿಯಾತ್ರ ೧: `` ಹಿಮವಾನ್‌. ನಿಷಧಃ. ಮಂಡೆ ಹರಟೆ ಕೆಂಬೋತ:ು ಪಾರಿದಂಕ . . . ಪರಿಯನಿನ್ನೇನ ಪೇಳುವೆನು 


ವಿಂಧ್ಯಃ, ಮಾಲ್ಕವಾನ*, ಪಾರಿಯಾತ್ರಕಃ, ಗಂಧಮಾದನಂ... ೬ ಹೇಮ | (ಮಾರೇ೫ಾಂ. ೦-೬೨), [ ಎ ಪಾರಿವ, 7 
ಕೂಟಾದಯ ''` (ಸಿರ್ಕಾಂತಿ- 0೦೦೬). ೨. - ಪಾರಿಯಾತ್ರ ೨: ಪಾರಿ ಪಾರಿವಗೂಗು (ನಾ). ೧. ಪಾರಿವಾಳದ ಧ್ವನಿ. ೨. (ಆಲಂ) ಸಂಭೋಗ 


ಯಾತ್ರಕ ಕೇರಳಮುಖಾಪಾರದೇಶಂಗಳೊಳಿಸೆವ ಜಂಗಮವು ಭಕ್ತಾಳ ಎಡೆ ಇಲದಲ್ಲಿ ಕೊರಳಿನಿಂದ ಹೊರಡುವ ಧ್ರ ನಿ; ಮಣಿತ: ರಶಿ 
ಯೆಡೆಯೊಳೀ ಗಡಣೆಯಿಂದೆಡೆವಿಡದೆ ನಡೆವುತ್ತಿರಲು (ಬಸಿ. ೬೨೦೪ ); ಕೂಜಿತ : ನಳಿತೋಳಂ ಏಡಿದೀಟ್ದು ಬಿಣ್ಣೊಡೆಯ ಮೇಲಿಟ್ಟೆನ್ನ 
ಪಾರಿಯಾತ್ರಕದೇಶದಲ್ಲಿಪ್ಪ ಮಲ್ತಿಕಾಪರದಲ್ಲಿ ಪಾರಿಯಾತ್ರಕನೆಂಬ ರಾಜ ವೆ:ಯ್ಮೆಲೈಗೊಳ್ವಳವಪ್ಪಂತಿರೆ ತಳ್ಳೆಗೆಯ್ದ . .. ಅಗ್ಗಳದೊಳ್ಹಾರಿವ 
ನಿಪ್ಪನು (ರೈರಸೂ. 1, ೩೭೦). ( ಸಂ. ) 30 ಗೂಗಿನಿಂ ತಣಿಪೆ೨ (860. ೬-೨೩೩). [ ಪಾರಿವ್ಮ4ಳೂಗ್ಗು, ] 


ಪಾರಿಯಾತ್ರಿಕ (ನಾ). ಪ್ರಯಾಣಕ್ಕೆ ಯೋಗ್ಯವಾದ ರಥ: ``ಅಧ್ವನ್ಯಃ, ವ ಕೈ: ಪಾರಿಯವಟ್ಟೆ ' ನೋ. 

ಪಾರಿಯಾಶ್ರಿ 1, ಕರ್ಣೀರಥಃ __ಈ ೩ ಪಯಣದ ರಥಂ `' (ಜರಾಯು. ಪಾರಿವಾಣ, « ಪಾರಿವಾಳ, ' ನೋ. 

೩೬-೨೪೧). ([ಸಂ.] ಪಾರಿವಾಣ್ಕ " ಪಾರಿವಾಳ? ನೋ. 

ಪಾರಿಯಾತ್ರೆ (ನಂ). - ಪಾರಿಯಾತ್ರ ೧: ಸ್ವಸ್ತಿ ಅನೇಕಸುಧಾರಸ pe ಪಂರಿವಾಣ್ಮ ಪಾರಂವಾಣ,. ಪಾಲ್ವಣ, ಹಾರವಾಣ್ಕ, 
x ತ್ರವೀಚಿಚ್ಛಾಯಲವಣಾಬ್ಬಿ ಐಏಳೆಯವಳಯುತವೇಳಾವನಗಂಗಾಶೀರಪ೦ | ಹಾಲ:ವಾಣ, (ನಾ). ಇ ಪಾರಿವ್ಮ: '' ಪಾರಾವಪತಃ।, ಕಲರವಃ, 
ಯಾತ್ರೆ, ತನುಮಧ್ಯದೇಶಾಧೀಶ್ವರ ಮಾಹಿಷ್ಠ ಶೀಪುರವರಾಧೀಶ್ವರನ ಹಿಹಯ ಕಪೋತ 1. ಈ ೩ ಪಾರಿವಾಳ? (ಕಾತರಾ. 009) ; ಆಂಬುಲಿಕೆ ನಿನ್ನಯ 
ವಂಶೋದೃ್ಭವಂ (ಕ೩೮. 0೨-೪-೬೪; 1140). [ ಸಂ, ಪಾರಿಯಾತ್ರ ] | ಕಿವಿಯಿಂ ಬಿಟ್ಡಪುದೆಂದು ಜಗುಟ್ತಿ ಚೆನ್ನೆಯ್ತಲ ಪೂನಂ ಭರದೆ ತೆಗೆದು 

ಪಾರಿಯಾನಿಕ (ನಂ). ಇ ಪಾರಠಿಯಾತ್ರಿಕ. [ ಸಂ.) ಬೀಸಿದೆನಂಬರದೆೊಳ್‌ ಪಾರಿವಾಳಮಂ ಟೆದಜೀಪಪೋಲ" (ದಕಳು. 6-೨೩೬) ; 


ಪಾರಿರಕ್ಷಕ (ನಾ). ಸ೦ನ್ಯಾಸಿ ; ಭಿಕ್ಷು: '` ಪರಾಶರೀ . . ಪಾರಿರಕ್ಷಕಃ, ಶುಕಪಿಕಪಾರಿವಾಳದ  ಹುಖಯ್ಯುಲುಬ್ಬಿತು ಸುಕರವಾಯ್ಕೆಂದುಸುರುವೆನು 
ಪಾರಿವ್ರಾಜಕ ತಪಸ್ವೀ, ಕರ್ಮಂದೀ, ತಾಪಸಃ ಈ ೯ ತಪಸ್ವೀ [460 (ಕಂತ. ೦೦೨೪೪) : ಅವನು ನಿರ್ಮಲಳು ಕೊಟ್ಟಿದ್ದ ಪಾರಿವುಳದ ಕಾಲಿಗೆ 
(ಹಲಾಯು. ೬೮೨೨೫೩). [ಸಂ.) ಒಂದು ಪತ್ರವನ್ನು ಕಟ್ಟಿ ಹಾರಿಬಿಟ್ಟನು (ಉಕಿಮು. ೨೨೪). ಪಾರಿವಾಣ, : 
ಪಾರಿರ್ಯಾರ, ಪಾದಿಯರದ (ನು). ಪರಿಹಾರ : ಮನ್ನೆಗಾಮುಣ್ಣು ಪ್ರಜೆ `` ಪಾರಾವತಃ, ಕಲರವಃ ಕಪೋತಃ . .. ಪಾರಿವಾಣದ ಹಕ್ಕಿ ?' 
ಕರಣ ಚೈತ್ಯನಿತ್ತುದ: ಮುವತ್ತಎರಡು ಸರ್ಪ್ವ್ವಪಾದ ಪಾರಿರ್ಯ್ಯಾರ, (ಸಿರ್ಮಾಂತಿ. ೦8೬); ಶ್ಲೆ`ಷ್ಮಧಿಕವುಂದ ನಾಡಿಯು ಪಾರಿವಾಣದ ಹಾಗೆ ವೇಗ 
(ಸಿೌಇಇ- 1X-1, ೩೨-೩: 1)- ಪಾರಿಯದ : ಇ ಪಾರಿಯರಮನಬ₹ವೊನ್ನಂದನ ಮಂದವಾಗಿ ಶೀತವಾಗಿ ಆಡುತ್ತಿಹುದು (4ಳನ್ಕಿ. ೦೩); ಪಾರಿವಾಣ ಬಿಡೋಕೆ 


ನ್ರಾಯ ತಜಕ್ಸಿಯುಮಾನೈೆಡೆಸೋನಕ್ಕು ತಾನ್‌ (ಸ92ಇ. 1-1. ೩೨-೭ ;1)-|46( ಹೊೋಗಿದ್ದೆಯ? (ರರಶ್ವೀ. ೩00). ಪಾರುವಾಣ, : (೪). ಪಾಲ್ವಣ: 
| “ಸಂ. ಪರಿಹಾರ] ] ಕಾಡ ಗಳಿಜಲು ಕರಿಯ ಲಾವುಗೆ. . . ಪರಿತ ಪಾಲ್ವಣ ಸ್ವೇತಸೋರೆಯು 


ಪಾರಿವಾಳ, 


ಪರಿ ಗೀಜಗ ಮೆರೆದವು (ಗೋಕಾಕು. ೨೪. ಹಾರವಾಣ,: (೪), 
ಹಾಲುವಾಣ, : "' ಪಾರಾವತಃ, ಕಲರವ॥, ಕಪೋತಃ --೩ ಹಾಲು 
ಮಣನ ಹಕ್ಕೀ ಹೆಸರುಗಳು ೨ (ಸಿಠ್ಕಾಂತಿ- ೦೩೬). (ಸಂ. ಪುರಾವತ] 
ಪಾರಿವಾಳ. ಪಾರಿವಾಣ್ಮ, ಪಾರ:ವಾಣ,, ಹರಿವಾಣ, ಹರಿವಾಳ್ಯ, 
ಹಾರವುಣ್ಕ, ಹಾರಿಯಾಳ, ಹಾರಿವಾಣ, ಹಾರಿವಾಳ, ಹಾರು 
ವಾಣ, ಹಾಲಿವಾಣ, ಹಾಲ-ವಾಣ್ಯ (ನಾ). ಒಂದಂ ಬಗೆಯ 
ಮರ; ಪಾರಿಭದ್ರ : '' ಪಾರಿಭದ್ರಃ, ನಿ:ಬತರುಃ, ಮಂದಾರಃ, 
ಪೂರಿಜಾತಲ। ಈ ೪ ಪ:ರಿವಾಳದ ಮರ '' (ಠಾಕಕಾ: 0೦೦೬) ; ಪೂರಿ 
ವುಳದಾ ತದಕಿನೆ.., ಇಪ್ಪೆಯ ವಂರಂಗಳ ಕೊಂಬುಗಳಂಬರಂಬರಂ ಪುದಿದು 
ಪೊದಟ್ಟು ಸುರ್ಬಡರೆ ಪರ್ಬಿರೆ (ಕಾರ. ೬-೨೨); ಆವರಿಕೆಸೊಪ್ಪು, ಕರಿಹತ್ತಿ 
ಸೊಪ್ಪು, ಪಾರಿವಾಳದ ಸೊಪ್ಪು . . . ರಸವ ಹಿಂಡಿ ಬೆರಣಿ ಬೂದಿಯ ಕಲಸಿ 
ನೆತ್ತಿಬುಯುಗೆ ಒತ್ತಿದಾಕ್ಷಣವೇ ರಕ್ತವಂಂತಿ ನಿಲ್ವುದು (ಸಳನ್ಮಿ. ೦66). 
ಪಾರಿವಾಣ್ಯ : `` ನಿಂಬತರುಃ «ಎ ಬೇವು, ಪಾರಿವಾ(ಳ)ಣ ?? 
(೬40. 6೩); ಆ ತೈಲದಿಂ ಕೈಯ ಪೂಸಿ ಪುರಿವಾಣದ ಕಾಯಂ ಒತ್ತಲು 
ಒಡೆಯುವುದು (ನಂ. ೩೩) ; ಪೂರಿವಾಣದ ಸೊಪ್ಪಿನ ರಸ, ಒಂದೆ 
ಲಗನ ರಸ. . . ಇವಿಷ್ಟನೂ ಪ್ರತ್ಯೇಕ ಒಂದು ಹಲವ ಹನಿಸಿ. ಮರ್ದಿಸಿ 
. . ಕೊಡಿಸುವುದು (ಕೈದ್ಯಸಾ. 1: 69). ಪಾರುವಾಣ್ಕ : “ಪರುವಾಣ 
(ಹುಲಿವುಣ) - ಪಾರಿಭದ್ರ = ವೃಕ್ಷವಿಶೇಷ ” (ತದ್ಕಳೋ. ೨೬)- 
ಹರಿವಾಣ : ಹರಿವಾಣ ಈ ಬಿತ್ತ ಮೂಜನ್ನು ನೀರಲ್ಲಿ ಅರೆದು 
ಕುಡಿಯೆ ವಣೂಜುದಿಸದಲ್ಲಿ ಯತುವಾಗುವಳು (2ಕ್ಕ ತಿ. ೭). ಹರಿವಾಳ್ಮ : 
ಈ ನನ್ಹ್ಲೂ ಊರ ಮುಂದಿನ ಹರಿವುಳದ ಮರಗಳು (ಮುಂಬಯಿ. ೬-೨೮6), 


ಹೂರವಾಣ: (0. ಹಾರಿಯಾಳ : '' ಹಾರಿಯಾಳದ ಮರ ಇ 
ಪಾರಿಜುತಕ, ಪಂರಿಭದ್ರ, ಮಂದಾರ, ನಿಂಬತರು ? (ನಾರಾ. 4). 
ಹಾರಿವಾಣ: “ ವಸಿರಃ - ಉತ್ತರಣಿ, ಚೆನ್ನೆಗ್ಗಿಲು, ಗಜಹಿಪ್ಪಲಿ, 


ಹಾರಿವಾಣದ ಮರ” (ಓತಂ. 0೬); ಅನರಿಯ ಮೂಳೆಮುವಮಂ 
ತುಪ್ಪವು 220 ಮೇಣ್‌ ಹೇರಿವಾಳ(ಣ)ದೆಲೆಯಂ ತಿಳತೈಳವುವುಂ ಮೇಣಿಡು 
ಕ್ರಿವೀಗಳ್‌' (ರೋಕೋಶ. ೯-೨೩೦). 
ತುಡು ತಡಸೊಡವಂ ಲೊಕ್ಕಿ 


ವಂಜ್ಯವು ಮುನೆಜಕೆಯೆ ೬ ೪ ೩ ಪೋಕುಂ 
ಹಾರಿವಾಳ : ಅರುಟೂಳಂ ಹಾರಿವುಳಂ 


ಗೊಟ್ಟಕ್ಕಿ. . . ತಜ್‌ಯುದಿಂದೊಪ್ಪುತಿರ್ದತ್ತರೆಣ್ಯಂ (೧೦ಕ. ೦.೭೨) ; 
ಕುರುಟಿಗೆ ಹಾರಿವುಳ್ನಶಾಕಾಂ. ಣದ ರಸಂಗಳೊಳಾಲದ ಪಾಲನಿ:ಬಿನಿಂ 
ಬೆರಸಿಡು (ಓತು. 08-86) ; ಹಾರಿವಾಳ (ಪಾಂಗಾರಿು) ಮಧ್ಯಮ 


ಆಕರದ ವೃಕ್ಷವು, ಕಟ್ಟಿಗೆ? ಕೊರೆಮು ಹರಿಗೆಗಳನ್ನು ಮಾಡುವರು (ಕಠಾಗೆ.8೦). 
ಹುರುವುಣ : (9. ಹಾಲಿವಾಣ : ಹ:ವಿನ ಹೆರೆ, ಹಾಲಿವುಣದ ಎಲೆ, 
ಬಿಳಿಯ ಸುಶುವೆಯಿ:5ಂ ಸವನುಂಗೊಂಡು ಶಿಶುಎಂಗೆ ಧೂಪವಿಕ್ಕುವುದು 
(ಶಾಂತ. ೦೨3-೬); ಸಂರದುಂಬೆಯೆಕೈಯೆಲೆ ನಂಗರಮುುಂ ಬಜೆಯುಳ್ಳಿ ಹಾಲಿ 
ಮಣದ ಕೊನ ತುಂ ಮರಿಚಬೆರಸರೆ ನಸ್ಶ್ಕಂ ವರಮಿದುವೆ ನೃಮೂತ್ರದಿಂ 
(ಬಮ. ೭-೩೬); ಮರೆದಲ್ಲಿ 
, ಕಾಜಾಣವೊಂದು ಆಪಂಪನೆಗೆ ತೊಡಗಿತು (ಮರೆವು. ೪೦). 
ಹಾಲುವಾಣ್ಯ : ವೀಳಿಯದೆಲೆ ಹಂಬು. ಹಬ್ಬುವುದಕ್ಕೆ ಅನುಕೂಲವಾದ 
ಗಿಡಗಳನ್ನು ಪಕ್ಕದಲ್ಲಿ ಬೆಳೆಸಬೇಕು. ಇವು ಸಾನಕಾನ್ಯವಾಗಿ ಅಗಸೆ ಮತ್ತು 
ಹೂಲುವಾಣ (ವೈನನು. 38). [ “ಸಂ. ಪುರಿಭದ್ರ ] 
ಪಾರಿವೂಳಿಗ (ನಾ). ಕವಲು ಕಾಯುವ ಕೆಲಸ ; ಪಹರೆ ಉಇಳಿಗ : 
ಶಿಮ್ಮದಾಸನ ಮಗ ಲೋವಿಮಾಸಗೆ ಶ್ರಿ ಸ್ವಾಮಿಯವರ ಚ:ರಿವೂಳಿಗ 
ಶಂಖು ಜಾಗಟೆ ಗುಡಿಕಂ ಎಲು ಅದ್ದುತ ಮುದ್ರೆ, ಸಹ ಅಪ್ಪಣೆ ಪಾಲಿಸಿ 
ಧರ್ಮ ಕೊಟ , . . ಪೊಲ ೮ (ಮರ. ೦೯೨೯. ೭-೦೩: 
[ ಪಾರ್ಮಿ («ಎ ಪಹರಿ) 4+ ಊಳಿಗ ( ಆಊಟಃಗ) ) 


ವಿಷಘ್ನವೆ:ನಿಕ್ಕುಂ ಹಾಲಿವಎಂಣದ 


1673). 


೫೫೩೭ 


10 


20 


30 


45 


ಪಾರಿವೇಂಟೆ, ಪಾರುವೇಟೆ (ನಾ). ೧. ದೇವಸ್ಮಾನದಲ್ಲಿ ನೆಡೆಯಂವ 
ಒಂದು ಉತ್ಸವ ವಿಶೇಷ: ಮಕರಸಂಕ್ರಮಣದೆ ಮರುದಿನ ಪಾರಿ 
ವೆ.0ಟೆಯಾನಿ ಗಿರಿಪ್ರದಕ್ಷಣ ಮಾಡುವಾಗ . . , ಅವಧರಿಸುವ ಮಹಾ 
ನೈವೇದ್ಯದ" ಹರಿವಾಣ ೨೦ (೫4%. 1x -॥1, ೩30. 3838). ಹಾರು 
ವೇಟೆ : ೨. ಬೇಟೆ; ಶಿಕಾರಿ: ಕೋಟೆಯ ಮುಂದಿನ ಪಾರುವೇಟೆಯ 
ಬಯಲಲ್ಲಿ ಬೋನನ್ನು ಇಳಿಸಿದಾಗ. ಸುತ್ತ ನೆರೆದಿದ್ದ ಜನರನ್ನು ಕಂಡು. .. 
ಹುಲಿರಾಯನನಿಗೆ ದಿಗೃ ಮೆಯಾಯಿತಂ (ಕೂಕೇಣ. ೪). 
[ದೇ.॥8 ತಮಿ, ಪಾರಿವೇಟ್ಟೈ ; ತೆಲು. ಪಾರುವೆ:ಟ, ವಾಣುವೇಂಟ) 

ಪಾರಿವ್ರಾಜ (ನಾ). - ಪಾರಿವ್ರಾಜಕ ೨: ''ಭಿಕ್ಷು ಕರ್ಮಂದಿಯುವಾ 
ಪೀನೆಂ ಪಾರಿವ್ರಾಜಂ ತಾನಕ್ಕುಂ ದ (ನಸ್ತುಕೋ- ೩೩-೩೪). [ಸ9.) 

ಪಾರಿವ್ರಾಜಕ (ನು). ೧. ವಿರಕ್ತಿ; ಸಂನ್ಮಾಸ: ಪಾರಿವ್ರಾಜಕೆ 
(ಪುರಿವ್ರಾಜ್ಯ)ಮೆಂಬುದು ಗೃಹಸ್ಮಧರ್ನುಮಂ ಪ್ರಶಿಪಾಳಿಸಿ 
ವಿರ್ವ್ವಚಿತ್ತಂ ದೀಕ್ಷೋದ್ಯುಕ್ತನಾಗಿ . . . ನಿರ್ಗೆಂಥಾಚಾರ್ಯೆರ ಪಕ್ಕದೆ 

- - ದೀಕ್ಷೆಗೊೊಳ್ಳುದು (ಕಾವುಂಥ್ರ, 339). ೨. ಒಂದೆಡೆ ನಿಲ್ಲದೆ ಬೇರೆ 

ಬೇರೆ ಕಡೆಗಳಲ್ಲಿ ಸುಳಿದಾಡುವ ತಪಸ್ವಿ: *" ಪರಾಶರೀ, ಬ್ರಶೀ, 
ಭಿಕ್ಷುಃ . . . ಪುರಿವ್ರಾಜಕಃ, ತಪಸ್ವೀ, ಕರ್ಮಂದೀ, ತಾಪಸ; ಈ 
೯ ತಪಸ್ವಿ'' (ಜರಾಯು. ೬5-೨೩೩). [ಸೆಂ] 

ಪಾರಿವ್ರಾಜ್ಯ (ನಾ). [ಜೈನ] ಶ್ರಾವಕನು ನಿರ್ವಾಣದೀಕ್ಷೆಯನ್ನು 
ತೆಗೆವಃಕೆೊಳಂ ್ಸಿವುದಂ : ಸಜ್ಜಾ ತಿ ಸದ್ಧು ಹಿತ್ವಪಾರಿವ್ರಾಜ್ಕ ಸುರೇಂದ್ರತ್ವ 
ಸುಮ್ರಾಜ್ಯಪರಮಾರ್ಹಂತ್ಯಪರಿನಿರ್ವಾಣಮೆಂಬೇಟುಂ ಪರೆಮಸ್ಥಾನನಾಮ 
ಕರ್ತ್ರನ್ವಯಕ್ರಿಯೆಗಳೆಂ (ಅ೭ತ. ೦೫-೦೬ ಠ) ; ತಪದೊೊಳ” ನೆಗಬಳ್ಲೊಡೆ 
ದಿನ್ಗವಿಜಯಪರಮವನಿರ್ವಾಣಸುಖಭಾಜನರಪ್ಪರಿದು ಪಳರಿವ್ರಾಜ್ಮಕ್ರಿಯೆ 
(ತಾವುಂಪು. ೨೩೦). [ಸಂ.3 

ಪಾರಿಶುದ್ಧತೆ (ನಾ). ಅತ್ಯಂತ ಶುದ್ಧವಾಗಿರುವುದಂ ; ಪರಿಶಂದ್ಯತೆ : 
ನಡೆ ನುಡಿ ಎರಡರಲ್ಲೂ ಪುರಿಶುದ್ಧತೆ ಈ ಸೌಂದರ್ಯದ ಲಕ್ಷಣ (ತಂ8೬ 
೩); ನಮ್ಮ ಮಕ್ಕಳು... ಅಂತರಂಗದ ಪಾರಿಶುದ್ಧತೆಗೂ ನೆರ 
ವಾಗತಕ್ಕ ಶಿಕ್ಷಣವನ್ನೂ ಪಡೆಯುಬೇಕು (ಶಕದ: ೬). 

[ಸಂ. ಪಾರಿಶುದ್ಧತಾ] 

ಪೂರಿಶೇಷಕ (ನು). ಉಳಿದ ಅಂಶ ; ಪರಿಶೇಷ : ಮಹೀಧಾರಾಂತರವ 
ನಿಶ್ಚಯಿಸಿ ಭುರತಪಾರಿಶೇಷಕವ ಅಂತಕಾಂತಕ ... ಹೊಕ್ಕನು ದೋರಕಾ 
ಪುರಿಯ (ಕುನ್ಮಾಅ. ೨-೩೫). [ಸಂ.) 

ಪಾರಿಶೇಷನ್ಯಾಯ (ನಾ). ಒಂದಂ ಬಗೆಯ ನ್ಮಾಯ ; ಈ ನಾಲ್ಕಾರು 
ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಅಥವಾ ನಾಲ್ಕಾರು ವನ್ರೂಗಳಲ್ಲಿ 
ಒಂದು ವಸ್ತುವನ್ನು ಗಃೇರಂತಿಸಬೇಕುದಾಗ ಜೊತೆಗಿರುವ ಇತರ 
ವ್ಯಕ್ತಿ ಅಥವಾ ವಸ್ತುಗಳನ್ನು ಅಲ್ಲಗಳೆದಂ ಕೊನೆಗೆ ಉಳಿಯಂವ 
ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತ್ರವನ್ನು ಒಪ್ಪಿಕೊಳ್ಳುವಿಕೆ: 
ಪುರಿಶೇಷನ್ಯಾಯದಿಂ ಪರಮೇಶ್ವರನೇ ಜಗತ್ಕರ್ತ್ಶವೆಂದು ನಿಶ್ಚಿತಮಕ್ಕುೂ 
(ಏವೇಳ. ೨). [ಸಂ.1 '` 

ಪಾರಿಷದ (ಗು). ೧. ಪರಿಷತ್ತಿಗೆ ಸಂಬಂಧಿಸಿದ ; ಸಭೆಗೆ ಸಂಬಂಧಿಸಿದ. 
(ನಾ). ೨. ಸಭಾನದ ; ಒಭಿಕ :' ಹೊಸಹೊಸ ಕವಿಗಳು ತಮ್ಮ ಹೊಸ 
ಹೊಸ ಕೃತಿಗಳಿಂದ ಪಾರಿಷದರಿಗೆ ಪರಿಚಿತರಾದರು (ಳಡೂತ್ರಿ * 88); 
ತನಷ್ಧಂತಹ ದೊಡ್ಡವರು, ರಸಿಕ ಪುರಿಷದರು ವಾಾಡುವ ಪ್ರಯತ್ನದಿಂದ 
ರಸಿೀಜೀನನವು ಪುನರುದ್ಧಾರವಾಗಬೇಕಾಗಿದೆ (mise. ೩೪). ೩. 
ರಾಜ. ದೇವತೆ ಮಂತಂದವರ ಸೇವಕವರ್ಗ. ೪. [ಜೈನ] ಇಂದ್ರನ 
ಸಭೆಯಲ್ಲಿ ನದಸ್ಯರಾಗಿರ:ವ ದೇವತಾವರ್ಗ : ಸಾಮಾನಿಕತ್ರಯಾ 
ಸ್ವ್ರಂಶತ್ತುರಿಷದಾತ್ಮರಕ್ಷಲೋಕಪಾಲಾಭಿಯೋಗ್ಯಕಿಲ್ಬಿ ಷರೊಡನೆ ಗಜ 


ಪಾರಿಪ್ಟವ 


ತುರಗ ರಥ 
ಮುಂದೆ ನಿಲ್ವುದುಂ 


ವೃಷಭಗಂಧರ್ವನರ್ತಕೀಪದಾತ್ಮನೀಕಂಬೆರಸು ಬಂದು 

(6ರಶ್ರು- ೬-೪೨ ನ) ; ಅನೇಕ ಪ್ರಕಾರಪೂರಿಷದ 
ಪ್ರಕಿ ಣಣಾಭಿಯೋಗ್ಯ  ಕಿಲ್ಲಿಸಿಕರುಮಂತರ್ಮ್ವಧ್ಯಬಾಹ್ಮಾವಸ್ಸಿತಗಳಪ್ಪ 
ಮೂಜಿ ವರಿಷೆಯುಮಾತ್ಮೀಯಪಸಮೈಶ್ವರ್ಯರ್‌ ಪ್ರಕಾಶಕಮಾಗೆ 
(ರರ೯ೀಕಾ. ೦೦-೬೦ ವ). ೫. [ವೀಶೈ) ಚಂಡೀಶ್ವರ ಮುಂತಾದ ಶಿವ 
ಗಣ; ಪ್ರಮಥಗಣ : ಕಲ್ಮುಣ ಶುಮುರಪಾರಿಷವಗಣಸಂಕುಲಕೆ (ದುಕಫು. 
೦೭1೦೩) [ಸಂ.) 

ಪಾರಿಷ್ಟವ ನು). ಗದಾಯಂದೃದಲ್ಲಿ ಒಂದಂ ವರಸೆ(?): ಬರಿ 
ಮತ್ತ್ಸ್ಯೋದ್ಧಶತಿ ವಿಲಂಘನ . , . ಸಂಪ್ಲವನ ಪೂರಿಷ್ಟವ ಗದಾಖರಿರಂಭೆ 
ವಿಕ್ಷೇಪ. .. ಲಘುವಿನೈಸ್ತವೆಂಬೀ ವಿವರದಲಿ ಕಾದಿದರು (ಉುನ್ಶಾಗ. 
೩-೨೫). [?) 

ಪಾರಿಸಿ, ಪಾರ್ಸಿ (ನಾ). ೧. ಪರ್ಷಿಯಾದೇಶ ; ಇರಾಣ : ಪಶ್ಚಿಮದಲ್ಲಿ 
ಸು:ಫಾರು ಓಂದು ಲಕ್ಷ ಪಾರಿಸೀಜನರೂ ವಾಸವಾಗಿದ್ದಾರೆ 
(೪ೂಗೋಳ. ೩೦). 'ಪಾರಿಸಿಲಿಪಿ' ಪರಾ. ಪಾರ್ಸಿ: ೨. ಪರ್ಷಿಯಾ 
ದೇಶದ ಜನ: ಹಿಂದೂದೆ:ಶದವರಲ್ಲದ ಆಸ್ಕೂಖಂಡದ ವಂಶೀಯರು ... 


ಚೀನೀಯರು, ಮೊಗಲರು, ಪಾರ್ಸಿ ಪಠಾಣರು (ತುಳುಶಾ. ೦೭೪). 
. [ಆಸಂ. ಪೂರಸೀ] 
ಪಾರಿಸಿಲಿಪಿ (ನಾ). ಪರ್ಷಿಯಾದೇಶದ ಭಾಷೆಯ ಲಿಪಿ: ದ್ರಾವಿಳ 


ಲಿಪಿಯು ಪಂದಿಸಿ(ಕಾಕಾಂ. ರಸ, ರಿಸ]ಲಿಪಿಯು ಲಾಳಲಿಪಿ ಮೊದಲಾದ 
ಹಲವು ಲಿಪಿಗಳನೋದಬಲ್ಲಗ್ಗಳದ ಕರಣಿಕರಂ ಕರೆಸಿ ಬಿಜ್ಜಳಮಹೀಪತಿಯಾಗ 
ತು ಹಿಡಿದಿರ್ದ ಲೇಖೆಯನು ಅವರ ಕೈಯೊಳು ಕೊಟ್ಟು (ನಿಸಪು- 3-8೬): 
[ಪ:ರಿಸಿ 1೦೩] 
ಪಾರಿಸು (ಕ್ರಿ). ಉಪವಾಸ ಮಂಗಿಸಿದ ನಂತರ ಆಹಾರವನ್ನೂ 
ಸೇವಿ. ; ಪುರಣೆ ಮಾಡು: ಎನ್ನ ಮಹಾಮಹಿಮೆಯೊಳೆಂತುಣ್ಟೆ 
ನೆಂದು ಪಾರಿಸದೆ ಮತ್ತುಷ್ಕೊಪವಾಸಂಗೆಯ್ದು (ತಡ್ಡಾರಾ- ೦೦೭-೦೬; 
ಅಪರಾಜಿತಂ ವಿಮಳವಾಹನ ಜಿನಪತಿಯಂ[ ಅರ್ಹದ್ದುಸನಂ ] 
ಕಂಡಲ್ಲದುಣ್ಣೆನೆಂದೆಂಟುದಿವಸ:ಬುುಪವಾಸಂಗೆಯ್ವು ಪಾರಿಸಲೊಲ್ಲದಿರೆ 
ಸುರರಾಜನಜ್‌ದು ವಿವೂಳವಾಹನನ [ಅರ್ಹದ್ದಾ ನನ] ಪ್ರತಿ 
ಬಿಂಬದುಂ  ತೋಜಾಸೆ ಕೃತಾರ್ಥನಾಗಿ ನಮಸ್ಕಾರೂಗೆಯ್ದು ಪಾರಿಸೆ 
(ಕಾವು: 838); ಮುನಿಪಂ ವಾಸೋಪವಾಸಂಂತರದೊಳನುನಯಂ ಪಾರಿ 
ಸಲೈೆಂದು ಪೊಕೆ ಸ್ಕಯ್ಯನೆ ಚರ್ಚಾಮಾರ್ಗದಿಂದಂ ಬರೆ(ಬಂತರಿ- ೩-೩೪). 
(ಪಾರಣೆ, + - ಇಸ್ಕು) 
ಪಾರಿಸೋಜ (ನಾ). ಒಬ್ಬಾತನ ಹೆಸರಂ: ಹಿಟ್ಟಿನ ಅಕ್ಕಸಾಲೆ ಪಾರಿ 
ಸೋಜಂಗೆ ಮತ್ತರು ೪ (ಕೊಂ್ಣಕಾ. ೩೬-೩೬ ; 1049): 
[ಪೂರಿಸ ] ಜ್ಯ (<ಎಒನರೂು)] 
ಪಾರಿಹಾರಿಕ (ನಾ). ಮಾಲೆಯನ್ನು ಕಟ್ಟುವವನು ; ಮಾಲೆಗುರ : 


*ವಳಾಕಾರಃ।, ವಖಲಿಕ।, ಪಾರಿಹಾರಿಕಃ ಈ ೩ ಮಾಲೆಗಾಅಂ” 
(ಹಲಾಯೆ»- ೪೬-೪೩೩) - [ಸಂ.) 
ಪಾರಿಹಾರ್ಯ (ನು). ಬಳೆ; ಕಂಕಣ; ಕಡಗ: “ ಅಪಾಪಃ, ಪಾರಿ 


ಹಂರ್ಯಃ, ಕಟಕಃ, ವಳಯ; ಈ ೪ ಕಂಕಿಣ೦” (ಹಲಾಯುು. ೯೦-೪೦೩) ; 
ಮೇಖಲೆಯ ಪಾರಿಹಾರ್ಯದ ಮಣಿನೂಪುರದ ವುಧುರಸ್ವನಂ ಮುಪ್ಪುರಿ 
ಗೂಡಿದ ಮದನಪಾಶಮೆನೆ ನಡೆತಂದಳ* (ಶಂಕಾಕೂ. ೩-೬೪) । ಮಣಿಕಾಂಚೀ 
ಮಣಿಪಾರಿಹಾರ್ಹುಮುಣಿವಂಂಜೀರಸ್ವನಂ ಪೊಣ್ಮಲ್‌ - . . ಗಣಿಕಾಶ್ರೇಣಿ 
ಯುಮೇಜನ ನಿಂದುದು ತವಂಗಶ್ರೇಣೆಯಂ ಲೀಲೆಯಿಂಂ (8ಗವಿ- ೬-೪). 
(ಸಂ.] 
ಹಾರೀಕತ್ತು " ಫಾರೀಕತ್ತೂ' ಮೋ. 


೫೫೩೮ 


೩0 


೩6 


20 


2೨ 


30 


36 


45 


ಪಾರುಖಾಣೆಯ 


ಪಾರೀಖತ್ತು ' ಘಾರೀಕತ್ತು ' ನೋ. 
ಪಾರೀಣ (ನಾ). ೧. ದಾಟಂವುದು. ಶಿ. ಎಲ್ಲು ವಿಷಯಗಳಲ್ಲಿ 
ಸಂಪೂರ್ಣಪರಿಚಯುವನ್ನೂ ಪಡೆದಿರುವುದು ; ಪಾಂಡಿತ್ಮ. 
೩. ಎಲ್ಲಾ ವಿಷಯಗಳಲ್ಲಿ ಸಂಪೂರ್ಣಮಾುಂಡಿತ್ಯವನ್ನು ಪಡೆದಿರಂ 
ವವನು ; ಪಂಡಿತ; ನಿಷ್ಣಾತ : ದ್ವಾದಶಗಣಸರಸ್ಕೆರೋಜವಿದಳನ 
ಶೋಭಾಪ್ರಭಾವಪ್ರಸವಖಾರಿ :ಣದಿವ್ಯವಚನಮರೀಚಿವೂಣಲಿರೊ ಚಿನಿಚಯ 
ಕ್ರಿಜಗಚ್ಚೂ ಡುದುಣಿಯಂ - ೬ ೬ ಪೊಸೆಸಟ್ಟು (ಕಾಂತಿ. ೯೬೯ ಪ; ನಿಜ 
ಗುರುಭಜನಪಾರಿ:[ 2,990. ರಿ]ಣನ . 
[ಸಂ.] 


. ನೋಡಿ (ಬಸಫು ೩೪-೩೩). 


ಪಾರ 

ಪಾರ್ಕು "ಪಾಲಿ, ' ನೋ. 

ಪಾರ್ಕು (ಕ್ರಿ). ೧. ಬೆಳೆ; ವೃದ್ಧಿಯಾಗುಂ : (8). ವಿ. ಉಂಟಾಗು ; 
ನಂಭವಿಸಂ: (4). [ದೇ. ॥ ತಮಿ. ಪಾರಿ; ತೆಲು. ಪಾಣು) 

ಪಾರ್ಮು "ಪಾಟಿ" ನೋ. 

ಪಾರ್ಕು, ಹಾರ್ಕು (ನಾ). ೧. ಆಚೆಯಂ ದಡ; ಪುರ: “ವಾರು- 
ಪಾರ ಆಚೆನಡ " (ತದೃಕೋ. ೨೬); ಸಿರಿಯ ಪೊಸ ತವರೂರು 
ಪವಳರನ್ನದ ಪಾರು ಸುರರೈ೩ರಿಯ ನುಡು . . . ಶಾನೆನುತ್ತಿಂಗಡಲ್‌ 
ಕಂಗೊಂಡುದು (ಕಂತ. 111, ೨೦೩ ಪ್ರಭಾನತೀಶಂಣಯ)-. ವಿ. ಕೊನೆ; 
ಅಂಚು: (೪). ೩. ಮನೆಯ ಮಾಡಿನ ಇಳಿಜಾರು: ಸೂರಿನ 
ಇಳಿಜಾರು ಭಾಗ: (೪). ೪. ನೊಗದ ಎರಡು ಪಕ್ಕ. ಕಡೆ, 
`ಪಾರಂವಿಳಿ” ಪರಾ: ೫. ಅಪಾಯದಿಂದ ತಪ್ಪುವಿಕೆ; ಬಚಾವು: 
ಮೃಗಗಳಂ ನೋಡಾರ್ಯ ! ಬಲೆಗೆ ಬಲಿಯಾಗಿ, ಪಾರು ಬೇರಿಲ್ಲದಿರೆ, 
ರೋಸಿ, ಹಿಂದಿರುಗಿ, ಕುರುಡುಧೈರ್ಯವ ನೆಮ್ಮಿ. ಬೆೇಂಟೆಯನನೆದು 
ರಿಸದೆ? (ಕಕಾರ- ೭೦-೬0: ಹಾರ್ಕು : ೩. ಈ ಗುಬ್ಬಚ್ಚಿಗಳಿಗೆ ಮನೆಯ 
ಹಾರಿನ ಸಂದಿಗಳಲ್ಲಿ ಗೂಡು ಕಟ್ಟುವ ಅಭ್ಯಾಸವಿಲ್ಲದಿದ್ದರೆ ಚೆನ್ನಾಗಿರುತ್ತಿತ್ತು 
(ಈಶಕೆ- ೩೦) - 

ಪಾರಾಗು- ಬಿಡುಗಡೆ ಹೊಂದು ; ಬಚಾವಾಗು : ಇವನ ಕೈಯಿಂದ 

ಎರಾಗಲು ಗಾಂಧೀಜಿ ಮಾಡಿಕೊಂಡ ಯೋಜನೆ ನನ್ನ ತಲೆಯನ್ನು 
ತುಂಬಿತು (ರೇಕನ್ಮೆ- ೩6) ; ಆತ್ಮಸತ್ತ್ವವಿದ್ದ ಒಂದೇ ಒಂದು ಜೀವವೆಂದರೆ 

ಸತ್ತೂ ಪಾರಾಗಿ ಹೋದ ತವನ್ಮನ ಹೆ:ಡಶಿ (ಕೊಳ: ೨೯%): 
ಪಾರು ಮಾಸು «- ಕುಪಾಡು : ರಕ್ಷಿಸು; ನಿನು ನನ್ನನ್ನು ಪಾರು 
ಮಾಡಬೇಕು ರಂಗಣ್ಣ (ಕಂಗರೋ: ೨೩) ; ಜನ ಜಿನಲ್ಲಿ ಮರಾತ್ಮರಿಂದ 
ಕಷ್ಟಕ್ಕೆ ಸಿಕ್ಕಿದಾಗ ನಮ್ಮನ್ನ ಪಾರು ಮಾಡಿದವಳು ಅವಳು ವಸಭಾ: ೦೬೩) - 

[ ಆಸಂ. ಪಾರ) 

ಪಾರುಂಬಳೆ « ಪುಜಿಂಂಬಳೆ ' ನೋ. 

ಪಾರುಖಾಣ : ಪಾರುಖಾಣೆಯು ' 

ಪಾರುಖಾಣಯ 1 ಪಾರುಖಾಣೆಯ' ನೋ. 

ಪಾರುಖಾಣೆ : ಪುರುಖೂಣೆಯ ' ನೋ. 

ಪಾರುಖಾಣೆಯ, ಪಾರಂಬಾಣ, ಪಾರುಖಾಣಯ, ಪಾರ:ಖಾಣೆ 
(ನಾ). ೧. ಬಹ-:ಮಾನ ; ಉಡುಗೊರೆ : “ಎಸೆದುಂ ಕೊಡುವುಚಿತ 
ಪಾರುಖಾಣೆಯ ಕುಂ * ಪಾರುಖಾಣೆಯವದಿತ್ತನಾ 
ಜಂಭಾರಿಯೂರ್ವಶಿ ರ:ಭೆ ಮೇನಕೆ ಗೌರಿ ಮೊದಲಂದವಖಳಪಾತ್ರಕೆ 

೨. ಕರಣಿಕರಂ ಇಡುವ ಲೆಕೂ ಚುರ: ತೀರ 

ಬಲುಹುಗಾಣಲು ಪಾರುಬಾಣೆ 


~~ 
ಳೇ 


(ಕಂಳೊ- ೨೩೩: ; 


(ಕುವ್ಯಾಅ- ೭-೯೬): 
ದಿಬ್ಬರ ಸತ್ವ:ನವನಿಯ ಸಾರದಿಬ್ಬರ 
ಯವದಟರಿಬ್ಬರ ಭುಜಬಲಾಟೊ:ಪ ಸಾರೆ ನಳಿಯದು (ಕುವ್ಕಾಸ- ೨-೧೦೬). 


ಪಾರುಖಾಣ : (8. . ಪಾರುಖಾಣಯ: ೧. " ಪಂರುಖಂಣಯ 


ಪಾರೆಗಟ್ಟಿಗೆ ೫೫೩೯ ಪಾರುಪತ್ಮಗಾರಿಕೆ 


2ಂದು ಉಚಿತವಟ್‌ತು ಕುಡುವ ವಸ್ತು" (ಕಳಾ. ೭-೬) ಪಾರುಗೆಯ್ತ ' ಪುಜುಗೆಯ್ದ್ಯ ' ನೋ, 

ಪಾರುಖಾಣೆ : ೧.  ತುಂಬುರ ರಂಭೆ ಭೃಂಗಿಯಂ ಪರಿಕಿಸಿ, |ಪಾುರುಧಿ. . ಪಾರದಿ ' ನೋ. 

ಪಸಾಯಮಂ ಪಾರುಖಾಣೆಯ ಕೊಡಲು ನೆರೆದಿರ್ದ ಹರನ ಸಭೆ ಸುಖದ ಪಾರುಪತ : ಪಾರುಪತ್ಯ ' ನೋ. 

ಸೊಗಸಿನ ಜೊಮ್ಮೂವಡಿದು ಮೆಖಕಿದಿರಲು (ಸಿದ್ದಕಾ. ೦-34): ತೀರಿ ಪಾರುಪತಿಗೂರ : ಪಾರಂಪತ್ಯ ಗಾಜಿ ' ನೋ. 

ತಡವಿಖು ಕಡಿತ ಗಿರಿಗಳ ಹೋರಟೆಗೆ ಹೊಗಬೇಕು ಸೇನೆಗೆ ಪಾರು| 5 |ಪಾರುಪತ್ತೆ " ಪಾರಂಪತ ' ನೋ. 

ಖಾಣೆಯ ಕೊಟ್ಟೆವಾಗಳೆ (ಕುಪ್ಕಾಂಃ: 6-88). ೨. ಧಾರುಣೀಪಶಿ `|ಪಾರುಪತ್ತೆಗಾರ : ಪಾರುಪತ್ಯ ಗಾಜಟ' ನೋ. 

ಕೇಳು ನಿನ್ನ ಕುಎತಾರರಲಿ ತೊಂಬತ್ತಯೆಂಟಜ ಪಾರ.ಖಾಣೆಯ ಲೆಕ್ಕ ಪಾರುಪತ್ಯ *  ಪಾರಪತ್ಯ, ಪಾಂಪತ್ಯ, ಪಾರಂಪತ, ಪಾರಂಪತ್ತೆ, 


ಸಂದುದು ನಿಮ್ಮ ಚಿತ್ತದಲಿ (ಳುಠ್ಶಾಳ. 0-೩). ಹಿ. ನಾಶ; ಪಾರ್ಪತ್ಯ (ನಾ). ಥಿ, ಮೇಲ್ವ ಚೌರಣೆ ; ಉಸ್ತುವಾರಿ ; ಯಾಜ 
ಕೊನೆ; ವಂಂಕ್ತಯ ; ಕಂಡುದು ಪಾರುಖಾಣೆಯನಸುರನಸು ಬಲು ಮಾನ್ಯ : * ಳೆಯಾಣ್ಮಂ ತನಗೆ" ವೆಗ್ಗಳನೆನುತ್ತಂ ಪಾರುಪತ್ಕಂಗಳಂ 
ಭಾರಿಯೊಡಲೊರ್ಗು ಡಿಸಿ ಕೆಡೆದುದು ಬಿರಿದ ಗಿರಿಯಂತೆ (ಕುನ್ಶಾರ್ರೋ. | 10 ಖಳಗೀಯಲ್‌ (ಸೋಮೇಶ. ೬೪); ಛತ್ರದ ಯೆಲ್ಲಾ ಪಾರುಪತ್ಯವನೂ 
0೬-೩೪). ೪. ವಿರಹತಾಪ (?): “ಕರಣಿಕರ ಲೆಕ್ಕ ಸಂಖ್ಯೆಯೊಳರೆಸರ್‌ ಮಾಡಿಕೊಂಡಿಹ ಸಂಕರಷುಟ್ಟರಿಗೆ ೪೦ ಸಲಗೆ ಭತ್ತ 
ವಿಬುಧಾಳಿಗೀಯಾವರ್ಫ್ಯಂಗಳೊಳುಂ  ಮರಣದೊಳು ಮದನತಾಪದಿ (ಎಳ. wl, ಶೀತ. ೨-೪ ; ನವ ; ಹಿಂದಕ್ಕೆ ದೇಲೂರ 
ಪರಿವರ್ತಿಸ: ಪಾರುಖಾಣೆಯೆಂದಟ್‌ಗೆ ” (೦68. ೩9). " ಪಾರಖಾವಣೆ ' ಚೆನ್ನಕೇಶವನೆ ಗುಡಿಯಲ್ಲಿ ಸೂರಯ್ಯನೆಂಬ ಒಬ್ಬ ಬ್ರಾಹ್ಮಣನು 
ಪರಾ. ([?. / ಮರಾ. ಪಾರುಖಣೇ ಎನಾಶವಾಗು, ನಷ್ಟವಾಗು] ಪಾರುಪತ್ಯವನ್ನು ವಹಿಡಿಕೊಂಡಿದ್ದನು (ಕೀತಿ99- 1832 ೫) ; ನೀರು 
ಪಾರುಗಟ್ಟಿಗೆ. ಹಾರಕಟ್ಟಿಗೆ, ಹಾರಗಟ್ಟಿಗೆ, ಹಾರಂಗಟ್ಟಿಗೆ, ಹಾರೆ! ಹೊರೆವ ಬಡ್ಡಿಗೆ ಊರ ವಾರುಪತ್ಯ್ಮವೇಕೆ? (035). ೨. ಆಳಿಕೆ; 
ಗಟ್ಟಿಗೆ (ನಾ). ಚೂಪಾದ ಆಯಂಧವನ್ನು ತಂದಿಗೆ ಅಳವಡಿಸಿದ ಅಧಿಕಾರ : ಮನೆಯಲ್ಲೆಲ್ಲಾ ನಿನ್ನದೇ ಪಾರುಪತ್ಮವಾಗಿದೆಯಲ್ಲ (ಕಾಳೆಕು. 
ಕೋಲರಿ ; ಅಂಕಂಶ : ಪಾರುಗಟ್ಟಿಗೆಯವನುರ್ಬಿನೊಳೆಣಗುವ ಸೊರ್ಕಾ 008) ; ಅನನು ನೆಮ್ಮ ಕಡೆಗೆ ತಿರುಗಿಬಿಟ್ಟರೆ ಅವಳದೇನು ಪಾರುಪತ್ಕ 
ನೆಯ ನಿಸ್ನ ಬಕ್ಕೆ ಎರ್ದೆ ಯೊಡ್ಡಿ ಸೋಂಕದ ಮುನ್ನಮೆ ಒರ್ಮೆಯ್ಕೊಳೊ ನಡೆಯುತ್ತದೆ? (ಕುಹಾಗ. 06); ಚೇಳಿಗೆ ಪಾರುಪತ್ಕ ಕೊಟ್ಟರೆ ಜಾವ 
ಲೆದು ತಪ್ಪ ಸಿ ಎಡೆಗೆಡಪು ವಂತೆ ಕೆಡಪಿ (9660- ೦೬೩-೦). ಹಾರಶಟ್ಟಿಗೆ : ಕ್ಕೊಂದು ಸರ್ತಿ ಮುಟ್ಟಿಸಿತು (ಗಾರೆ). ೩. (ಆಲಂ) ದೊಡ್ಡಸ್ತಿಕೆ; 
ಕೊರಳ ಜೊತ್ತಿಗೆ ಹಾರಕಟ್ಟೆಗೆ ಸುರಳಿತದ ಮೊಗರಂಬ ಸಾವಿರ[8] ಪ್ರತಿಷ್ಠೆ: ಅವಳು ಮಾಡುವ ಪಾರುಪತ್ಯಕ್ಕೆ ಕೊನೆಯೇ ಇಲ್ಲ (6). 
ಕರಿಗಳಿಡಬಲಕೆ ಇಲವುತೈದಿದುಎಧೀ ಠೀವಿಯಲಿ (466. ೨೦-೪೦). ಪಾರ ಪೂರೆಪತ್ಯ : ೧. ಮಾಡಿದೆವು ಗುರುಭಾರವನು ಮುರಗೇಡಿಯಲಿ 
ಗಟ್ಟಿಗೆ : ನೀಲದ ಹಾರಗಟ್ಟಿಗೆಯೆನಿಸಿರ್ದುದು ಬಾಲೆಯ ಬಾಸೆ ರಣಪಾರಪತ್ಕವ ಮಾಡುವಾತನೆ) ಕೃಷ್ಣ: ನೊ (ಕುರಾಾರೀ- 0-೩೦); ಬಿಜಿ 
(ಕ್ರಿಕುತಿ. ೨೦-೪೪) ಹಾರುಗಟ್ಟಿಗೆ. ಹಾರೆಗಟ್ಟಿಗೆ : “ಒತ್ತುವ ಛತ್ರದ ಪಾರಪತ್ಮ ೫ ೬ ಬಿಟ್ಟದು ಕಾಲೆಯ ಬೀ:ಜವರಿ ಖ 3 ॥ (ಕ. 
ಹಾರೆಗಟ್ಟಿಗೆ ಅಯೋಮುಖಂ" (ಶುಂಗಕಾ. ೩-೬); ಹಾಕಿದ ಅಂಚಿಕೆ 7111. ಕೀರ್ಥತ- 6೬೪-೦೦; 1440); ಏನೊ ಚಿಂತೆಯಿಲ್ಲ. ಹಿಂದುಗಡೆ ಅವನ 
ಸೂನಂಗಿ ಕೈಗತ್ತಿ ನೂಕುವ ಹಾರೆಗಟ್ಟಿಗೆಯು (ಅರು: ೨-63). | 35 ಪಾರಪತ್ಕವನ್ನು ವಹಡಲಿಕ್ಕೆ ಬಂದೀತು (ಮುೂಬುಳಿ. 028). ೨. ಇಷ್ಟಲ್ಯೂ 
ಹಾರುಗಟ್ಟಿಗೆವಿದೆ ಎಅಂಕುಶವನ್ನಿ ಬಳಸಂವ ವಿದ್ಯೆ: ಆನೆ ಅವಳ್ಳಪೂರೆಪತ್ಮವೆಲ್ಲೂ ಎರಡೇ ತಿಂಗಳು (6046: ೨೬)- ಪಾರಿಪತ್ಯೆ : 
ಯೊಂದಿಗೆ ಕಾದು: ಹಾರುಗಟ್ಟಿಗೆವಿದೆ. . . ನಾನಾಸಂಜ್ಞೆಗಳಸು ಅರಿತು. ೧. ಚೆಂನಪ್ಪಅಯ್ಕನವರು ಪಾರಿಪತ್ಮವ ಮಾಡಿ ನಡಸಿಕೊಂಡಿಹರು 
(ಕಕಳಾ- 9)- ' ಆರೆಗಟ್ಟಿಗೆ' ಪರಾ. ( ವಾರೈ--ಕಟ್ಟಿಗೈೆ ) (8 ಇಎ- ೦೯೩೨, ಉರುಶಿ. ೩9೩-೩೦; 3397): ಅವಳೆ ಪತಿಯುಂ ಗ್ರಾಮಮಂ 
ಪಾರುಗಡೆ (ನು). ಬಿಡುಗಡೆ ; ಪಾರಾಗಂವುದಂ : ತಂದೆಯು ಪ್ರೇತ ನಾಡ ಪಾಠಿಪತೃವನೆಸಗುವಾತನುಂ (೧%. ೩-೨-೩). ಪಾರುಪತ : 
ವಾಗಿ 'ಎಲ್ಲೊ ವೈ£ರೇಣಿ ದಾಟಲಾರದೆ ಅಲೆಯುತ್ತಿರಬೇಕು. ಈ ಪಿಂಡ | ೪. ಮೇಲ್ವಿ ಚಾರಕ ; ಪಾರುಪತ್ಮಗಾರ : ಆಚಾರ್ಯರಿಗೆ ಗ ೬ ಪಾರು 
ಸಲಿಸಿದ ಮೆ:ಲೆಯೂ ಅವರ ಪಾರುಗಡೆಯಾಗುತ್ತದೋ ಇಲ್ಲವೋ ಪತರ ಸತ್ರಕ್ಕ ಗಹ... ki ವಿಶ್ವೇಶ್ವ ರದೇವರ ಅಮ್ಬಿತಪಡಿ 
(ಮುಗಿಯು. ೪4): [ಪಾರ್ಕು ಕಡ್ಮೆ) ಮೊದಲಾದ ಎಲ್ಲಾ ಧರ್ಮಕ್ಕಂ ತ RCE ಪಿಡಿ ಕೊಟ್ಟ ರು 
ಪಾರುಗಾಣಿಸು (ಕ್ರಿ). ೧. ದಡವನ್ನು ಸೇರಿಸು: ದಡ ಮುಟ್ಟಿಸಂ ; (ಎಳ- 29. ರೇಂರು. ೨೪6-೬೬ ; 1979). ಪಾರುಪತ್ತೆ : ೧. ಮಗನೆ 
ದುಃಖಸಾಗರದಲ್ಲಿ ತೇಲುತ್ತಿರುವ ನಮ್ಮ ಜೀವನನೌಕೆಯನ್ನು ಪಾರು ರಾಜ್ಯದ 'ಪಾರುಪತ್ತೆಗೆ ದಾರೂ ಇಲ್ಲ (ಕಾಕನ. ಟ-ಂ). ಪಾರ್ಪತ್ಕ : 
ಗಾಣಿಸಮ್ಮಾ (ಹ್ಯಾಂ: ೪). ವಿ. ರಕ್ಷಿಸು: ನೀವೇ ನನ್ನ[4| ೧. ಕಳೆಚಿದಂ ಮಣಿತುಯದ ಮಕುಟಮಂ ದಂತಂಗಳಂ ಮುರಿಯಲೊದ್ದು 
ಮಾನನನ್ನು ಕಾಪಾಡಿ ಪಾರುಗಾಣಿಸಬೇಕು  (ಕಾಳಡೊ, ೨9). ನಿಲಿಸಿದಂ ಪಗೆ ಪಾರ್ಪತ್ಯವು೦ (ಕುಕೆಂಗ- ೩೩-೩೨). 
೩. ಕೊನೆಮಂಟ್ಟಿಸಂ ; ಮುಗಿಸಂ : ನಿನ್ನ ಕಾರ್ಯವನ್ನು ನೀನೇ ಪಾರು [ದೇ.॥ ತಮಿ. ಪಾರುಪತ್ತಿಯ, ಪಾರೆಪತ್ತಿಯ ; ಮಲ, ಪಾರ್ವತ್ಮ ; 
ಗಾಣಿಸು ತಯಾ! (ಕುಂಹಿಂ. 9೩೦). ೪. ಪರಿಹರಿಸಂ; ಹೋಗಲಾಡಿ'ಂ : ತುಳು. ಪಾರುಪತ್ಯ, ಪಾರುಪತ್ಕೊ ; ತೆಳು. ಪಾರುಪತ್ತೆ, ಪಾರ್ಪತ್ತೆ) 
ಶನಿಮಹುರಾಯನು ಹೆಗಲೇರಿದರೆ ಅದರ ಪರಿಣಾಮವನ್ನು ಪಾರುಗಾಣಿಸು| |ಪಾರುಪತ್ಕಗಾತಿ (ನಾ). ಮೇಲ್ವಿಚಾರಣೆ ನಡೆ ಸಂವವಳಂ ;-ಉಸ್ತ್ರೂವಾರಿ 
ವುದಕ್ಕೆ ತ್ರಿಮೂರ್ತಿಗಳಿಗೂ ಅಸಾಧ್ಯ (ಶೊಗಾಳ್ಮ- 0೩4). 40| ಮಾಡುವವಳು: ಆಸ್ರಫೇನಾಷೆತ್ರೋವ್ನೂ ... ಯಜವನನಿಯ 
[ಪಾರುಗಾಣು-- -ಇಸ್ಕು) ಮಗನ ಬಳಿ ಪಾರುಪತ್ಕಗಾತಿಯಾಗುಳಿದಳು (6ರ. 08) - 
ಪಾರುಗಾಣು (ಕ್ರಿ). ೧. ಪಾರಾಗು; ಬಚಾವಾಗಂ: ಟಿಳಕರು [ ಪಾರುಪತ್ಯ 4 -ಳಾತಿ, ) 


ನನ್ನ ನಾಡಿ ಹಿಡಿದು ಕುಳಿತಿದ್ದರು. ಬೆಳಗ್ಗೆ ನಾನು ಪಾರುಗಂಡೆ (ಕ್ಮ, 8೨.) |ಪಾರುಪತ್ಯಗಾರ “ ಪಾರಂಪತ್ಮಗುಅ ನೋ. 

9೩) ವಿ. ಕೊನೆಮಂಟ್ಟೂ: ನೀವು ಮಾಡಿದ ಲಗ್ನ ನಗೆನಗುತ ಪಾರುಪತ್ನ ಗಾರಿಕೆ (ನಾ). ಆಳ್ವ ಕೆ;ಪ ಭತ್ಯ : ಹಂದಿಯ ಪಾರುಪತ್ಯ 
೨ಗಂಡಿದ್ದರೆ ಅವನಿಗೆ ಎಷ್ಟೋ  ಆನಂದವೆನಿಸಬಹುದಿತ್ತ | 48 ಗಾರಿಕಿಗಿರುವ ಹಕ್ಕನ್ನು. ಪ್ರಶ್ನಿಸಿ ಹಲವಾರು ' ಪ್ರಾಂತ್ಯಗಳು ಪ್ರತಿಭಟ 

(ಮಕರಿ. ೩೨). [ವಾರ್ಕು--ಕಾಣು (ಆಕಾಣಿ")) ಸಿದುವು (8ಕ್ಚದ- ಸ್ಟ [ಪಾರುಪತ್ಕಗಾರ ( €ಪಾರುಪತ್ಕಗಾಜ)- - ಇಕೆ] 


ಪಾರುಪತೈಗಾಆ 


ಪಾರುಪತ್ಕಗಾಲ, ಪಾರಪತೆಗಾರ, ಪಾರಪತ್ತೆಗುಲ, ಪಾರಪತ್ಮಗಾರ, 
ಪಾರುಪತಿಗಾರ. ಪಾರುಪತ್ತೆಗಾರ, ಪುರುಪತ್ಮಗಾರ, ಪಾರುಪತೆ 
ಕಾಅ, ಪಾರ್ಪತ್ತೆಗಾರ, ಪಾರ್ಪತ್ಮಗಾರ (ನಾ). ಮೇಲ್ಮಿ ಚಾರಣೆ 
ನಡೆಸಂವವನಂ ; ಉಸತ್ತಿವಾರಿ ಮಾಡಂವವನು : ಆವಾವ ಪಾರು 
ಪತ್ಮಗಾಆ ಬಂದ ಅವ ಯುದ ಅಳುಹಿದರೆ ಯಾ ಶ್ಲೋಕಾರ್ಥದ ಪಾಪಕ್ಕೆ 
ಹೋಹರೂ (ಎಳ. 111 (2), ಗುಂಕ್ಕುಶೇ. ೦೩8-೩೬: 2492) ; ನಮ್ಮ ಬೂದಿ 
ಹಾಳಸೀಮೆಯ ಪಾರುಪತ್ಮಗಾಜ ಲಖರಾಜನ ತಿಮ್ಮಪಯನೆ ಇಳುಹಿಸಿದ 
ಶಾಸನದ ಕೊಡಗಿಯ ೪ಲ್ಲನು ೩ ೫ ೫ ನೆಟ್ಟಿಸಿ ಕೊಟ್ಟೆವು (ಎಳ. ೪1. ಕಠೊರು- 
0೨೬-೦6 ; 1683): ಪಾರಪತೆಗಾರ : ರಾಜೇಶ್ರೀದೊರೆಗಳು ತಮ್ಮ 
ಹುಜೂರು ಸಾಮದೀರು ಪಾರಪತೆಗಾರ ಕಸಬೆ ಗವುಡ ಗ್ರಾಮಾನುಗ್ರಾಮ 
ಗಳ ಗವುಡರು (ಎಳ. ೩1. ರೊಳಳಾ. ೨8-80 ; 2666). ಹಾರಪತ್ತೆಗಾಅ : 
ಪಾರಪತ್ತೆಗಾಅ ಸಹ ವರುಸ ೧ಕೆ ಮೂಅಗಲಅ್‌ಯ ಮರ್ದನೆಯ ೫x 
ತಿಂಗಳು ೧ಕ್ಕೆ. . . ಆಚೆಂಡ್ರಾರ್ಕವಾಗಿ ನಡಉದು (ಎಳ. ಇಃ (3). 
ಕಾತರ. 0೦೬೨-೨9 ; 3826). ಪಾರಹತ್ಯಗಾರ : ಮಹಾವತಾತ್ರರು ಎಂಬ 
ಹೆಸರುಳ್ಳ ಅಧಿಕಾರಿಗಳು . . . ಪಾರಪತ್ಮಗಾರರ, ಲೆಕ್ಕಪತ್ರಗಳ ಸಂರಕ್ಷಕರ 
ಮತ್ತು ನಾಣ್ಮನಿರ್ವಾಪಕರೆ ಕೆಲಸಗಳನ್ನೂ ಸಹ ನೋಡಿಕೊಳ್ಳುತ್ತಿದ್ದರು 
(ಕುಳುನಾ. ಇ). ಪಾರುಪತಿಗಾರ : (9). ಪಾರುಪತ್ತೆಗಾರ: ಮಹಾ 
ರಾಜೇಶ್ರೀಯವರ ಅಪ್ಪಣೇ ಪ್ರಕಾರಕ್ಕೆ ಜಿಗಣಿಸ್ಥಳದ ಅಧಿಕಾರ್ರು 
ವಾರುಪಶ್ತೇಗಾರ್ರು ಶಾನುಭಾಗಂು ಗವುಡ ಜಿಗಣಿ ಪಂಚಾನನದವರು ಸಹ 
ಮಾನ್ಕದ ಭೂವಿಂಿ ೫x ೫x ೫ (ಎಳ: 32, ಅಶೇಕ. €0-೬; 1706); ಹೊಳೆಯ 
ದಡದಲ್ಲಿ ಇರುವುದು ನರಸಿಂಹಸ್ಕ್ಯಾಮಿಯ ದೇವಸ್ಥಾನ. ಇದರ ಪಾರು 
ಪತ್ತೇಗಾರರು ಒಳ್ಳೆ ವಯಸ್ಸಾದವರು (ಗರುರಾ- ೦೬೩)- ಪಾರುಪತ್ಯ 
ಗಾರ; ತೆರಂಣಾಂಬೆಯ ಚಾವಡಿಗೆ ಚಿಕ್ಕ ಪಾರುಪತ್ಕಗಾರರು ಈ 
ಲೆ ದಲಿ ಉಳವಾಸಿಯಕ್ಕೆ ಕೊಟ್ಟು ಆಳ್ವಾರದೇವರ ರೆಥೋತ್ಸವನು 
ಆಚಂದ್ರಾರ೯ಸ್ಥಾಯಿಯಾಗಿ ನಡಿಸಿ ಬಹಿರಿ ಎಂದು ಬಿಡಿಸಿ ಕೊಟ್ಟ ಧರ್ಮ 
ಶಿಲಾಶಾಸನ (ಎಳ. ೩1೪. ಗುಂಕ್ಕುಶೇ. 6-08; 1689) : ಪಾರುಪತ್ಯಗಾರ 
ನಾಗಲಿ ... ಸುಂಕದ ಮಣೇಗಾರನಾಗಲಿ ಆರು ಇದಕ್ಕೆ ವಿಗಡ ಆಚರಿಸಿದರು 
ಅವರು ತಂದೆ ತಾಯಗಳ ವಾರನಾಸಿಯಲಿ ಕೊಂದ ಪಾಪಕೆ ಹೋಹರು 
(ಎಳೆ. 1೫, ರೊಡ್ಡಲ- ೩-30 ; 3899 ) ; ನೀನು ಅಡಿಗೆಮನೆಯ ಪಾರುಪತ್ಯ 
ಗಾರರಿಗೆ ಅಧ್ಯಕ್ಷನಾಗಿ . - - ಸುಖವಾಗಿ ಇರು (ಕೃತಾ. ೦೬) ;: ಅವರು 
ದೇವಸ್ಮಾನದ ಪಾರುಪತ್ಯಗಾರರಾಗಿದ್ದರು (ಐತಕಂ. ೦೪). ಪಾರುಪತ್ಯೆ 
ಕಾಳಿ: ಕಾಳಮಲ್ಲಿಕಾರ್ಜುನ ದೇವರು ಪಾರುಪತ್ಕೆಕಾಅ ಕೆಂಪಿನ 
ಲಿಂಗಣೊಡೆಯರು ದೇವರು ಊಡಿ ಕಟ್ಟಿದ ಭಾವಿಯ ಜೀರ್ಣೋದ್ದಾರವನು 
ಮಾಡಿದರೂ (ಎಳ. 1೪ (೩), ಕಾಶುರಾ. 343-0; 3640). ಪಾರ್ಪತ್ತೆಗಾರ: 
ನಾನೂ ಅಯ್ನೋರೂ ಮತ್ತು ಪಾರ್‌ಪತ್ತೇಗಾರ್ರೂ ಮೂವರೂ ದೀವಟಿಗೆ 
ಹಿಡ್ಕೊಂಡು ಗುಡಿ ಮೂರು ಸುತ್ತ ಬಳಸಿ ನೋಡಿ (ಇಬದು. ೩9)- 
ಪಾರ್ಪತ್ಮಗೂರೆ: (ಬ್ಮಗಿಕ- 1೪, ೬೪೨): 

[ ಪಾರುಪತ್ಯ + - ಕಾಅ) 

ಪಾಠುಪತೈಕಾಜ ` ಪಾರಂಪತ್ಮಗಾಆ ' ಮೋ. 

ಪಾರುವ "ಪೂರ್ವ' ನೋ. 

ಪಾರುವಾಣ * ಪಾರಿವಾಳ, ' ನೋ. 

ಪಾಠುವಾಣ್ಯ " ಪಾರಿವಾಳ' ನೋ. 

ಪಾಠರುಎಳಿ (ನಾ). ನೊಗದ ಆ ಕಡೆ, ಈ ಕಡೆಗಳಲ್ಲಿರಂವ ಹಗ್ಗ : ಪಾರು 
ಎಿಳಿಯ ಹೆಗಲೊಳು ಹೂಡಿ ನೊಗನನು ಸಾರಧಿಗಳನು ಸತ್ಕರಿಸಿ . . . 
ಪೊಣಮಟ್ಟರಂದಾ ರಥೀಗು ರಥವೇಅ್‌ (ಶ್ರೀತಾಲ. ೦೩-೬೪). 

[( ಪಾರ್ಕು ಎಳ್ಳ) 


೫೫೪೦ 


೩6 


36 


ಪಾರೆಯಂಬು 


ಪಾರುವೀಳೆಯ (ನೂ). (ದೇವರು, ಅರಸರಂ ಹಾಗೂ ಅಧಿಕಾರಿಗಳ) 
ದರ್ಶನವನ್ನು ಮಾಡಿವವರಿಗೆ ಕೊಡಂವ ಗೌರವತಾಂಬೂಲ ; 
ಬೆಳ್ಳಿಬೆಟ್ಟದಂತೆಸೆವ (ಪ್ರದ ಪಾರುವೀಳೆಯ[ಕಾಣಂ. ಳೃ]ಗಳನು ಬಾದುರಗೆ 
ಡಿಳ್ಳಿ"ಶ್ವರನೀಯೆ ಮಲ್ಲು: ಖಾನರು ತಳ್ಳೆಂ' ಗೆ.ಂಡರೆದೆಯೊಳು |ಳ:ರಾಸಾಂ- 
06-೪೩). [ ಪಾರ್ಕು (ಎಪಾರ್‌,)- ವೀಳೆಯ] 

ಪಾರುವೇಟೆ ' ಪಾರಿವೇಂಟೆ' ನೋ. 

ಪಾರುಶದ (ನಾ). ರಾಜ, ದೇವತೆ ಮುಂತಾದವರ ಸೇವಕವರ್ಗ,- 
ಪರಿವಾರ : ನಾರದಾದಿ ಮುುನೀಶ್ವರರ ಪರಿವಾರವೊಂದೆಸೆಗೊಂದೆಸೆಗೆ ನಿಜ 
ಪಾರುಶದ ಪರಿವಾರವಾ ಸುರವರರ ಪರಿವಾರ ಪರಿವರಿಸಿರಲು 
(ನಿಧಾಗ- ೬೩-೪-೩೨). [ ಆ ಸಂ. ಪಾರಿಷದ ] 

ಪಾರುಷ್ಕ (ನಾ). ೧. ಒರಟುತನ ; ಕಾಠಿಣ್ಯ. ೨. ನಿಷ್ಮುರತ್ವ : ಪಾರುಷ್ಕ 
ಎಂದರೆ ನಿಷ್ಮುರತ್ವೈೆ (ಛಾತತ್ತ. 090). ೩. ಕಠಿಣವಾದ ಮಾತು; 
ಬಿರಂಸಂನಂಡಿ: “ವಾರುಷ್ಯ, ಆತಶಿವಾದ। - ೨ ಅಪ್ರಿಯವಾಗಿ 
ನುಡಿಯುವಿಕೆ” (ಸಿರ್ಕಾಂತಿ. ೩೩). ೪.ಬ್ಬಹಸ್ತುತಿ. [ಸಂ.]) 

ಪಾರೆ, ಆರೆ, ಹಾರೆ (ನಾ). ನೆಲವನ್ನ್ನ ಅಗೆಯುವುದು, ಕುಟ್ಪವುದು 
ಮುಂತಾದ ಕೆಲಸಗಳಿಗೆ ಉಪಯೋಗಿಸಂವ ಕಬ್ಬಿಣದ ಒಂದು 
ಉಪಕರಣ ; ಗಡಾರಿ : ಕಡುಗಾಯ್ದ ಪಾರೆಯೆಂತುಂ ಸುಡಲರಿಯದು 
ಸತ್ಯಮುಳ್ಳೆನಂ ಪುಸಿವವನಂ ಸುಡುವುದು (ರರ್ಮಾನ್ಯು. ೬-೦೦) ; ಆಕೆ ತನ್ನ 
ಶುಚಿತನಕ್ಕೆ ದಿವ್ಯಮಂ ಪಿಡಿವೆನೆಂದು ಪಾರೆಯಂ[ಕಾಕಾ. ಪೂಳೆಮಂ] 
ಕಾಸುವ ಸವುಯದೊಳ* (ಫ್ರಕಾತ್ರ. ೩-೩6 ನ) ; ಡೆಂ!ಣಿಕೈೈ ಡೆಗ್ಗೆವರೆ 
ಪಾರೆ ನೆಲಗುವ್ಮು ಡೊಂ!ಣಿ ಸಬಳ ಶರಗಳ ಸಂಕುಳವೆಯ್ದಿತು ಕೊಲ್ಲಾರ 
ದೊಳಾ ಬಿಂಕಕಾರ್ಕಿ ಯ ದಂಡಿನೊಳಗೆ (ಕುರಾಸಾಂ. ೪0-೩೦). ಆರ್ಕೆ: 
_ಚರಿತದಿಂದೊಂದುದ್ದುವಾ[ಶಾಕಾಂ. ಬಾ]ರೆಯಂ ಪಿಡಿತಂದು ಪರಮ 
ವೈರಾಗ್ಯಯುಕ್ತಂ ಹರುಷದಿಂ ಬಂದು (ನಾಗ. ರೇ. ೨೬6೨೩). ಹಾರೆ: 
“ಹಾರೆ ಭೇದಿಯತನ್ಳಂ” (ರುಕಾ. ೦೯-೨); ಕೂರ್ಪವೆತ್ತ ಧಾರೆ 
ತೋರ ಹಾರೆಗಾಸಿ ಗುದದೊಳಿಟ್ಟು ಸುಡುವರು  (89ಠಂತ. 
೬-೦%೩); ಹಾರೆಯಾಕಾರದ ಚಂಡವೇಗೆಂತು ರಾಯ ವೀರಭುಜದಿ ತೂಗಿ 
ನೋಡಿ ವಾರುವಾಣಿಯ ತೆಂಕಮುಖ ಮಾಡಿ ತೆಂಕಮುಖಾರವಂದಾಯತ 
ನಾದ (668. ೨9-೬೬); 'ಚಪ್ಪಡಿಕಲ್ಲನ್ನು . . . ಹಾರೆಯಿಂದ ಮಾಟಿ ಒಳಗೆ 
ಹೋಗಿ ನೋಡಲು ಒಂದು ಅಂಕಣದ ಚಿಕ್ಕ ಮನೆಯಾಗಿತ್ತು (ಡುಟ್ಮಹ. ೬೪). 

[ದೇ.॥ ತಮಿ, ಪಾರೈ ; ಮಲ. ಕುವಿ, ಪಾರ; ತುಳು. ಪಾರೆಂಗಿ ; 
ತೆಲು. ವಾರ, ಪಿಣ್ಯ ಕೋತ, ತೊದ. ಪಾರ") 

ಪಾರ್ಮೆ (ನಂ). ಬಂಡೆ : ಆ ಪಾರೆಯನ್ನು ಹಳ್ಳದಲ್ಲಿ ತಳ್ಳುವುದಕ್ಕೆ ಅದರ 
ಕೆಳಗೆ ಡೊಗರು ತೋಡುತ್ತಾನೆ (ಕಠಾರುಂ. 1೪, ೪), ಪಾರೆಯನ್ನು 
ಹತ್ತಿ ಅದರ ಮೇಲೆ ಹೋಗಿ ನಿಂತರೆ, ಎಷ್ಟು ಚನ್ನಾಗಿ ಕಾಣುತ್ತದೊ 
ಸುತ್ತಲೆಲ್ಲ (ಉುಂಳೂ. ೨೩). [ದೇ.8 ತಮಿ. ಪಾಜಕ್ಕಿ. ಪಾರ್‌, ಮಲ, 
ಪಾಲ, ತುಳು. ಪಾಡೆ; ಕೊಡ. ಪಾರೆ ; ಹರ್ಜಿ. ಪಾರ) 

ಪಾರೆ "ಪಹರೆ' ನೋ. 

ಪಾರೆ (ನಾ). ಶರೀರದ ಒಂದು ಭಾಗ; ಅವಯವ: ವೆತ್ತರಂ 
ಕುಡಿದು ಸೀನೆಣದೊರ್ಪಿಡಿಖಂಡಮಂ ವತ್ತೆ ತೆಸಹ್ಲು ನೆಣದೊಟ್ಟಿದ 
ಪಾರೆಯುವಿಸಾರೆಯುಂ ತಂತ್ರಿ ನುಂಗಿ (ಇಾವ್ಮಾನ. ೪೨9). 

(2. / ತುಳು. ಪಾರೆ. ಭುಜ] 

ಪಾರೆಯಂಬು (ನು). ಹಾರೆಯಾಕಾರದ ಬಾಣ: ಓರೊಂದೆ ವಾರೆ 
ಯಂಬಿನೊಳೋರೊಂದೆ ಗಜೇಂದ್ರಮಂರುಳಿ (ಶಂಶಶಾ. 00-೬೦); ವಿಜಯನ 
ಅವರ ಮೇಲೆ ಕೆಂಗರಿಗಳ ಫಾರೆಯುಂಬುಗಳನ್ನು ₹ರೆದಾ - « - ಸುಶರ್ಮವ 
ತಲೆಯನ್ನು ಹಾರಿಸಿದನು (ಕಾಶ. ೩). (ವಾರ್ಮೆ 4 ಅಯ್ದು] 


ಖಪಾರೆವಾಯ್‌ ೫೫೪೧ ಪಾರ್ಥಿವಕುಲ 
ಪಾರೆವಾಯ್‌ (ನಾ). ಹಾರೆಯ ತುದಿ, _. ಮೊನೆ: ಪಂದಿಯ ಪಾರ್ಥಕುಮಾರ (ನಾ). ಅರ್ಜುನನ ಮಗ ; ಅಭಿಮನ್ಯು : ಶಿವಶಿವ 
ಪಿಂದನೆಯ್ದಿ ಪಿಡಿವಿಟ್ಟಿಯ ನೆಟ್ಟಿ೫ನ ವುಲ್ಲೆಯಂ ತೆಜಂದಂದೆಸು ನುಡಿವ ₹ವಿ ಯಾರಿನ್ನು ಪೂರ್ಥಟಮಾರನಾಹವವ (ಕುವ್ಮಾರ್ರೋ. ೬-೬). 
ಪಾರೆವಾಯ ಸರಲಿಂ (ಶುಶಾಶೇ- ೨.೦೬). (ಪಾರೈೆ--ಬಾಯ*] [ಪಾರ್ಥ - ಕುಮಾರ) 


ಪಾರೈಸು "ಪುರಯಿಂಸಂ' ನೋ. 

ಪಾರೋಕ್ಷ (ನಾ). ಕಣ್ಣಿಗೆ ಕಾಣದಿರುವುದು ; ರಹಸ್ಕವಾದ:ದು : 
ಪಾರೋಕ್ಷವೆಂಬುದು ತಿಇವುದದು ಅವರೋಕ್ಷವೆ:ಬದು ನೆಲೆಗೆ ಕಂಡದು 
ಬಳಿಕ ಪಾರೋಕ್ಷವದು ಅದು ವಾರೆಯು [ಸಂ.7 

ಖಾರೋಡು "ಪಾಜಿಳೋಡ' ನೋ. 

(ನಾ). ಭುಜಾಗ್ರ ; ಅಂಸ ; ಹೆಗಲು: ಸೂಸಿದ ಖಂಡ 

ತಲೆ ಪಣದು ಕರಂ ಪಸರಿಸಿದ ಪಾರ್ಕು ಕರುಳೊಕ್ಕನುವಿಟ್ಟ 
ದೆಣಂ ದಲೆತ್ತವಾ ರಣರಂಗಂ (ನೀಟ. 00-089); ಬಾಣಘಾತದಿಂ 
ಪಾಜುವ ಪಾರ್ಕುಗಳ" ಪರಿದ ಪಣ್ಣಲೆಗಳ್‌ . . . ವಾಜಿ ವಾರಣ 
ವರೂಥಮಂನಂಜಿಸಿದತ್ತು ಸುತ್ತಲು೦ (ಮಣಾನೇ. ೩-೦೦೪); ಅಲ್ಲಿ ಕಕುದ 
ಸಂಬಂಧಿಯಪ್ಪೆ ಪಾರ್ಕುಗಳ್ಗೆ ಯೆಸಯೆ(ಅಂಸಮೆ)ಂಬ ಪೆಸರಕ್ಕುಂ 
(ಅಕ್ಕಾ. 96-0೬). [೦ ಸಂ, ಪಾರ್ಶ್ವ] 

ಪಾರ್ಕು, (ನಾ). ವಿಹಾರಪ್ರದೇಶ ; ಉದ್ಯಾನ : 
ಕೊಡದ ಪಾರ್ಕುಗ೧ರಲಿಲ್ಲ (ಸೋತುಗೆ. ೬೩). ( ಇಂ. Park] 

ಪಾರ್ಕೆ (ನಾ). ಹಾರುವಿಕೆ ; ನೆಗೆತ : ಲಂಘನಂ-ಒಣಗುಂ, ಪಾರ್ಕೆಯಂಂ 
(ಕಾರಕ. 0೦) ; ಜಳಪರಿಪೀತವಾರಿದ ಮನಾನೆಗಳೆಂದು ತುಡುಂಕು 
ಎನೆಗಳ್ಗಳಚಳನಂಗಳಿ:ದೊಗೆದ ವಾಃಕಣಮಂ ಸೊದೆಗೆತ್ತು ನುಂಗುವ 
ಜಳಚರದಾ ಪರಿಸ್ಪುರಣಶುಂ ಮಿಗೆ ಮುತ್ತಿನ ಪಾರ್ಕೆಯೆಂದು ಕೈದಳೆ 


(8ೃಾಶಸಿಂ. 8-೩೪) - 


ಅವರು . . . ಭೇಟಿ 


ವಮರೀಜನಂಗಳ ಬೆಡಂಗಿನೊಳೊಪ್ಪಿತು ಸಿಂಧುಬಂಧುರಂ (ತಂದ್ರನ್ಮು. 
6-63). [ಪಾರ್‌ (ಆಪಾಜು) + ಎಕೆ]. 

ಪಾರ್ಯವಣೆ :ಪಾರಖಾವಣೆ' ನೋ. 

ಪಾರ್ಗುಪ್ಪೆ 'ಪಾಜುಂಗಂಪ್ಪೆ' ನೋ. 

ಪಾರ್ಟ (ನು). ೧. ಪಂಗಡ; ಪಕ್ಷ: ತಾನು ಕ್ರಾಂತಿಕಾರಿ ಪಾರ್ಟಿಗೆ ಸೇರಿದ್ದೇನೆ 
ಎಂದು ನಿನ್ನೆ ತಾನೇ ಆತ ಹೇಳಿದ (ಆಕ್ಮಾರ್ಶ. ೬೩೬) ; ನಮ್ಮ ಹಳ್ಳಿ 
ಯಲ್ಲಿ ಹಿಂದೆ ಪಾರ್ಟಿಯಾಗಿ ಆದರ ಕಷ್ಟ ನಿಷ್ಠೂರಗಳನ್ನು ಅನುಭವಿಸಿ 
ಇತ್ತೀಚಿಗೆ ಒಂದೇ ಗುಂಪಾಗಿದ್ದರು (ಕುಟ್ಮಕ. 60). ವಿ. ಸಂತೋಷ 


ಕೂಟ : ಗೆಳೆಯರ ಒತ್ತಾಯಕ್ಕೆ ಅನಂತ ಊರು ಮುಂದಿನ ಗುಡ್ಡದ 
ಮೇಲೆ ಪಾರ್ಟೀ ಕೊಟ್ಟನು (ಕರಾನ.೨). [*-ಇಂ. party] 

ಪಾರ್ಟು (ನಾ). ೧. ವಿಭಾಗ ; ಖಂಡ; ಭಾಗ: ಈ ಪಸ್ತಕವನ್ನು 
ಮರು  ಪಾರ್ಟೂಗಳನ್ನಾಗಿ ವತಾಡಿ ಪ್ರಕಟಿಸಲಾಯಿತು (6). 
ಪಿ. ನಾಟಕ, ಸಿನಿಮಾಗಳಲ್ಲಿ ನಟನಟಿಯರಿಗೆ ವಹಿಸುವ ಪಾತ್ರ : 
ಅವಳು ಮರಾಠಿ ನಾಟರದಲ್ಲಿ ಬಹಳ ಚೆನ್ನಾಗಿ ಪಾರ್ಟು ಮಾಡುತ್ತುಳೆ ! 
(ಸ್ಮಕ್ಕಕೂ. ೨೫6); ರಾಧಾ ನಾಟಕದಾಗ ಕೃಷ್ಣನ ಪಾರ್ಟ ಇದ್ದಾಂಗ 
ಕಾಣ್ತದ ನಿಂದು ? (೪ಮ್ಮಟ. ೦೭). [*-ಇಂ. part) 

ಪಾರ್ಥ (ನಾ). ೧. ದೊರೆ ; ರಾಜ, ವಿ. ಪೃಥೆಯ ಮಗ; 
ಅರ್ಜುನ : ಇದು ಚಿಕ್ರವೂಹಮಿಾ ವ್ಯೂಹಮನೊಡೆನದಟಂ ಪಾರ್ಥಂ 
(ಕಂಹಾ. ೦೦-೩೩): ಉರಗೇಂದ್ರಲೋಕಮಂ ಪೊಕ್ಕು ರಗರೊಳಿಅಸದುರಗ 
ಪತಿಯ ನಿಜಸುತೆಯೊಡನಾದರದಿಂ ಜಯಲಕ್ಷ್ಮಿಯೊಳೊಡವೆರೆದಂ ಕೀರ್ತಿ 
ಯೊಳವೊಂದೆ ಪಸೆಯೊಳೆ ಪಾರ್ಥಂ (ಗರಾಯು. ೨-೪೨); ಸಂಹರಿಸು 
ಮತ್ತರಿಭ-ವನೆಂದುರಂತರದ ಭಕ್ತಿಯಲಂದು ಸೈಗೆಡೆದಿರ್ದನಾ ಪಾರ್ಥ 
(ಕುಠ್ಮಾ5. ಓ-%೩)- ೩. ಒಂದು ನಕ್ಷತ್ರದ ಹೆಸರು: ಪಾರ್ಥನನ್ನು 
ಗುರುಶಿಸಲು ಸಮತ್ರಿಕೋನಾಕಾರದ ಮೂರಂನಕ್ಷತ್ರಗಳು ಸಹಾಯಕ 
ಬಾಗುತ್ತವೆ (ಕ್ಷತ್ರ. 39). [ಸಂ.) 


20 


28 


40 


466 


ಪಾರ್ಥಜ (ನಾ). ೧. ಅರ್ಜುನನ ಮಗ. ೨. ಅಭಿಮನು. ೩. 
9 
ಬಭ್ರ)ವಾಹೆನ: ಪಾರ್ಥಜನ ಶರ-ರ್ಷದೊಳ್ಗನೆಯ ದ-ರಿಲ್ಲ ಪಾಂಡವನ 


ಪರಿವಂರದೊಳ್‌ (ಶೈ ಳಾ. ೨೨-೩೮); ಬೆತ್ರಾಂ/ಇದೆಯ «ಳೇಬರವಿರ್ದ 
ಶಿಬಿಕೆಯೆಡೆ ಪಾರ್ಥ ಪಾರ್ಥಜರಿರ್ಬರುಂ ಕಾಲ್ನಡಗೆಬುಂದೆ ಸಾರ್ದರ್‌ 


(8ತ್ತ್ರಾಂಗ. 66-೨೪0೬). [Xಂ.] 
ಪಾರ್ಥಿ (ನಾ). ೧. ಅರ್ಜುನನ ವ:ಗ" ೨. ಅಭಿಮನ್ಯು: ಹರನ 
ನಯನಜ್ವಾಲೆ ಪಾರ್ಥಿಯ ಸರಳ ಸ:ಗರದೊಳಗೆ 
ಸೈವರಿದು ಸದೆದನು ಸೇಲಸೈನಿಕರೆ (ಕುವ್ಮಾರ್ರೋ. ೩-೨). ೩. ಬಭ್ರು 
ವಾಹನ : ಎನ್ನ ಎಕ್ರಮವನೀಗ ನೋಡೆನುತೆದ್ದು *ರೆಸಿದಂ ಪಾರಿ 
ನಿಜಸೈನಿಕವನು (ಕೈ ಏಳಾ. 3೪-೨6). ೪. ಮತ್ತಿಯ ಮರ. [ಸಂ.] 
ಪಾರ್ಥಿವ (ಗು). ೧. ಪೃಥ್ವೀ ಸಂಬಂಧಮದ ; ಭೌತಿಕವಾದ ; 
ಭೂವ.ಗೆ ಸಂಬಂಧಿಸಿದ : ಈ” ಅನಂತ-ಕೊ:ಟಿ-ಬ್ರಹ್ಮಾಂಡದ ಅನಂತ 
ಅಸ್ತಿತ್ವದ ಹಿನೆ ಎಲೆಯ ವಿಮರ್ಶಿಸಿದಾಗ ಹೊಳೆದೀತು 
ಭಂಗು ಆಪನನಯ್ಮನ ನೋಡುವ ಸೃಷ್ಟಿ 
ವಿ. ಭೂಮಿ 


ಕಿಡಿಯಲಿ ಪಲ್ಲಟಸೆ 


ನಮ್ಮಾ ಕ್ಷಣ 
(ಮೂರುರಾ. ೨೦೭) - 


ನಪ 


-ಅನಂಜತೆಯ ಚಿದಾ 
(ದಂ). 
ನಾಟಕವು 
(್ರವ:ರ 


ಎ 


ರಾಜಃ।ಃ ೪ 


ನಂದದ' ಆಸೆ ಹುಟ್ಟಿಸಿದ್ದು (ಲೇಕನ. ೨). 
೪. ಪೃಥ್ವಿಗೆ 7ಂಬಂಧಿಸಿದ್ದದು ; ಭೌತಿಕವಾದುದು : 
ನಂಟೀಕಾರನ ಸಂತಾನವು, ಅವನ ಭಿನ್ನತೆಯು ಪಾರ್ಥಿವವಾಗಿದೆ 
೫. ಭೂವಿ:ಯನ್ನು ಆಳುವವನು ; ರಾಜ: 

. ಪಾರ್ಥಿವಃ, ನರದೇವಃ, ಲೋಕಪಾಲ, __ಈ ೧೨ 
(ಹಳಾಯುು. ೬೯೨೨೬೩); ಲನಲೋಕಿಷುದು 
ರುಷೆದ್ವಯಂಗಳಿವೆನೆ ಪಂರ್ಥಿವನ SE 
ಗಣವಯೆವದಿಂ ನಿಂದ ಗಾಯಿಕಾಯವಶಿಯರೊಳ್‌ (ಕಾಂತಿತ್ರ. ೩-34); 
ಇಅಕಿಯದೆ ಬೇಡಿದೊಡೀಯದೆ ಬಜೆ: ಕುಲೀನತೆಗೆ ಬೆಸೆದು ಪಾರ್ಥಿವ 
ಶಬ್ದಕ್ಕೆ ಜಕಿವಟ್ಟೆನಿಸಿ ಧರಿತ್ರಿಗೆ ಪೊಜಕಿ ಯೈನಿಪಂ ರಂಜನಾಮಧಾರಕನಲ್ಲೇ 


Nd 


೪೦). 

ರಾಜನ್ಯ; 
ಆರಸು * 
ವಲ್ಲಿಗೆಜಗು:ವ 


ನವವನಜ 


(ಶಂಕಾಮಾ. ೪-೪0). ೬. ಶಿವ; ಈಶ್ವರ. ಪ್ತಿ ಮಣ್ಣಿ ನಲ್ಲಿ ಹ ಟ್ಟಿ 
ದುದು; "ಮರ, ಗಿಡ ಹೊದಲೇದುವು. ಲ ಆಕಾಶ: 
“ಶಿತಿಕಂಠ ಭೂಪ ನಭ ಮರೆವದಿಂತಿ ನಾಲ್ಕುಂ ಪಾರ್ಥಿವುಖೃಮೆನೀನಂ 
ಜಗದೊಳ್‌” (ಐಾಣಾಳಂ. ೬೩). ೯. ಅರುವತ್ತು ಸಂವತ್ಸರಗಳ 
ಹತ್ತೊಂಬತ್ತನೆಯಂ ಸಂವತ್ಸರದ ಹೆಸರು: ಆ ವರುಷವ 
ವಿಭವ... ಪಾರ್ಥಿವ. - - ಅಕ್ಷಯುವೆಂದಜದತ್ತು ತೆಜನಾಗಿಹುದ 
(0೭೬೪. ೩೨೦). ೧೦. ಮಣ್ಣಿನ ಪಾತ್ರೆ ಗಡಿಗೆ. ೧೧. ದೇಹ; 
ಒಡಲಂ. - ಹ 

ಪಾರ್ಥಿವ ಕುಲ (ನೂ). ರಾಜಮನೆತನ ; ಅರಸ:ವಂಶ : ನಂಂರ್ಧಾಭಿಷಿಕ್ತ 


ಪಂರ್ಥಿವಣುಲಪ್ರಸೂತರುಂ ಸ 'ಪನ್ನರಂಂ ಕೋವಿದರುಂ . . . 
ಪೊಜಗೆ ತುರಗಾರೂಢರ್‌ ಪ್ರಣಾಸ:ಲಾಲಸರಾಗಿ ಬಾಗಿಲೊಳ” 
ಪಾರ್ದಿರ್ಪರ" (ಉಾದಂಫೂ- 50) ; ಸದ್ವಂಶಸಂಜಾತಂ ಪಾರ್ಥಿವಕುಲ 


ವರಿಷ್ಠ ವಂಶಸಂಭವಶ್ರೇಷ್ಠಂ ! (ಕತ್ರಾಂಗೆ. ೩೬-೪೯೦). 
[ಪಾರ್ಥಿವ + ₹2೮] 


ಪಾರ್ಥಿವಗುಣ 


ಪಾರ್ಥಿವಗುಣ (ಗು). ೧. ಪೃಥ್ವಿಯ ಸಂಬಂಧವುಳ್ಳ ;. ಭೂಗುಣ 


ವುಳ್ಳ ವಿ ೨. ರುಜಯೋಗ್ಯವಾದ ಗಂಣದಿಂದ ಕೂಡಿದ ಕ್ಷತ್ರಿಯ 
ಗ: ಜಬಿಂದ ಕೂಡಿದ : ಪಒ್ರಯದಿಂದೊಂದೆಡೆಯಿರವಂ ಬಯಸಿದ 


ಶಿಿ:ರ್ಯದಿಸಕಲಪಾಂ :ವಗುಣಸಂಚಯದಭ್ಯರ್ಥನದಿಂದಾಶ್ರಯರೂಪೆನನಾ 
ವಂಹೀಶನಂ ಬಿದಿ ಪಡೆದು (ಕುರ್ರಫ್ಯ. ೩-೨೨೪). (ನು). ೩. ಪೃಥ್ವಿಯ 
ಸ೦ಬ೦ಧವುಳ್ಳುದು ; ಭೂಗಣದಿಂದ ಕೂಡಿದ:ದು. 

ಇಜಯೋಗ ಗುಣದಿಂದ ಕೂಡಿದವನು; ಕ್ಷತಿ ಯಗ:ಣದಿಂದ 


ಕೂಡಿದವನ: ೩:೪: ಪಂರ್ಥಿವಗುಣಯ: ತ ಪ ಮರ್ಥಿತ 
ಘಲದಾಯಿ:ಯಾಗಿಯ:ಂ ನಿನ್ನೊಳ" ' ತಾಂ ಬೃರ್ಥತೆಯಂ ಪಡೆಗುಂ 


ಆರೆ ೨ಾಥ ನಚೇತನತೆಯಿಂದೆ “ಕಲ್ಪಕುಜಾತಂ 
[ಪಾರ್ಥಿವ 4+ ಗುಣ] 


(೪0ರ. ೩-೪೪). 


ಪಾರ್ಥಿವತ್ವ (ನಾ ಮಣ್ಣಿನ ಗುಣದಿಂದ ಕೂಡಿದ:ದು : ಅರೆಸು 
ಗುಣಕ್ಕಾ ಗರಮಾದರಸನೆ ಪಾರ್ಥಿವನದೊಂದುಮಿಬ್ಬದೆ ಬೆಸಣರ್ಪರರೆಸನವಂ 


ಮೃತ್ರಿಂಡಶ್ವರೂಪದಿಂ ಪಾರ್ಥಿವತ್ಯಮಂ ಪ್ರಕಟಿಸುಗುಂ (ಕಾವಂ. ೩೦೦ ). 
[ಸಂ.) 
ಪಾರ್ಥಿವಪುತ್ರ (ನಾ). ೧. ರಾಜಪುತ್ರ; ಕ್ಷತ್ರಿಯ ಕುಮಾರ : ಕುದಂರೆಯ 
ಬರ್ಪ ಪಾರ್ಥ್ಧಿಎಪುತ್ರಿಸಾರ್ಥವಮಂಂ 
ವಿ. ನೂರ್ಯ. [ಪಾರ್ಥಿವ * ಪುತ್ರ) 
ಪಾರ್ಥಿವಶರೀರ (ನಾ). ದಿ. ಜಡರರೀರ ; ಭೌತಿಕವಾದ ದೇಹ: 
ಾ*ಸಿಪ್ರೀಜನಂ ಛದ್ಮನೆಯಿನ ನಿಲಗೈಯ್ಯುಲೈಳಸಿ ಸಂಹರಿಸಿ ಆ ಹತ 
ಪಾರ್ಥ. ಶರೀರಮಂ BR ಘಾಸಿಸಿದರೇನಂತೆ ! 
ಅವರ ಆತ್ಮವು ಟಾರ್ಥಿಟಶರೀರದ 
- ಹೋಗಿರಬೇಕು (ಸಂಗತ. ೨೪). ವಿ. 
ಪಾರ್ಥಿವಶರೀರವನ್ನು ಎಲ್ಲ ಸಮಾಜದವರು ತೇರ: 
ಶರೀಫರ ತಂ ಸಮಾಧಿಯ ಜೊತೆಗೆ ಅಂತ್ಯವಿಧಿಯನ್ನು 
ವಿಜೃಂಭಣೆಯಿಂದ ಮುಗಿಸಿದರು (ಕಫ. ೭೪ ಕರಿಕಾರೃತಂತಯ?. 
[ಪಾರ್ಥಿವ + ಶರೀರ] 
ಪಾರ್ಥಿವಸಂವತ್ಸರ (ನಾ). ಅರುವತ್ತು ಸಂವತ್ತರಗಳಲ್ಲಿ ಹತ್ತೊ೦ಬತ್ತನೆ 
ಯದು: ಕಳಚುರಿಚಕ್ರವರ್ತ್ತಿ ಭುಜಬಳವಂಲ್ಲ ಜೀವ ವರ್ಷದ ಹತ್ತನೆಯ 
೨ ವಸಂವತ್ಸರದ ಶ್ರಾವಣ ಬಹುಳ ದ್ವಾದಶೀ ಬ್ರಿ(ಟ್ರ)ಹಸ್ಟತಿ 
ವಾರದಂದಿನ ಬೃತಿಪಾತ ಪರ್ಬ ನಿಮಿತ್ತದಿಂ (ಕೊಲ್ಡಾ 9-೦೨-೦೪; 1165); 
ದಂಡನಾಯಕರು೦ ಸಮಸ್ರಕರಣಂಗಳು: ಮತ್ತಿ ೯ಎಸಂಬತ್ನರದಾಂಹಂಡ 
ಬಹುಳನವಮೂ  ಮಂದವಾರ ದಕ್ಷಿಣಾಯನಸ ಹಂಕ್ರಾಂತಿಯಲು 
ಧಾರಾಷೂರ್ಬ್ಬಕ೦ ಕೊಟ್ಟರು (ಕೊರ್ಮಾಶಾ. ೦೩-೩೯: 1166). 
[ಪ್ರಾರ್ಥಿವ 4 ಸಂವತ್ಸರ ] 
ಪ್ರಾರ್ಥೇನಿಯಂ (ನಾ). (ಬೆಳೆಗಳಿಗೆ ಕಳೆಯಾಗಿರುವ) ಒಂದು ಕೀಳು 


ಎರ್‌ RN 
ಕಠವಂಯದೂಲ್‌ 


(ತಂವ್ರಫು. ೭-೮6೦ ವ). 


(ಅವನ ತಂ. 
ಬಂಧನವನ್ನು, ತೊರೆದು 


ತಾ ಇ. 
ರ್ಕ ಕ ೫ 
Se ಕುಣ : 


ಹ್‌ 
ಅವಿ 


ಜ್‌ 
ಫಿ 


ಬಗೆಯ ಸಸ್ಯ ಈಚೀಚೆಗೆ ಕಂಡ ಕಡೆಯಲ್ಲೆಲ್ಲಾ ಪಾರ್ಥೇನಿಯಂ ಬೆ 
ಹೆಚ್ಚು ಎಡೆ (69). [+ ಇಂ. parthaneum) 
ಪಾರ್ದನ 'ಪಾಡ್ಚನ' ನ ನೋ. 


ಪಾರ್ಪತ್ತೆಗಾರ “ಪೂರ: ಪೆತ್ಯಗಾಜಿ' ನೋ. 
ಪಾರ್ಪತ್ಮ “ಪಾರುಪತ್ಯ” ನೋ. 


OSE NDI 
ಒ 


ಇರ್ಪತ್ನಗಾರ "ಪಾರುಪತ ಗಂಜಿ' ನೋ. 
ಪಾರ್ಪಾಲಿ (ನಾ). ಒಂದು ಬಗೆಯ ಸಸ್ಯ: ಪಾರ್ಷಾಲಿ, ಕೊಡಟಿ, 

ಗೂ (3). ೩೪೨೦೬೩೩). i?) 
ಪಾರ್ಪ (ನಂ). ನೋಟ; ದರ್ಶನ: ಏನ್‌ ನೋನ್ತ ನೋನ್ಚಿಯೋ, 
ಬನ್‌ ಪಾಠ ಪಾರೋ (ತಿಂಗಳು. ೩೯-೦೦). (ಪಾರ್‌, + - ಘೃ) 


೪.| 


( 
ಫ್ರೀ 


49 


೫೫೪೨ 


ವಾರಾ ದ 


ಹಾರ್ವ 


ಪಾರ್ಬ "ಪೂರ್ವ' ನೋ. 

ಪಾರ್ಬಣ (ನಾ). ಪರ್ವಕಾಲದಲ್ಲಿ ಪಿತೃಗಳಿಗೆ ತರ್ಪಣ ನೀಡುವ 
ಕ್ರಿಯೆ. ವಿಧಿ: ಅಮಾವಾಸ್ಯೆಯ "ದಿನ ಮಾಡುವ ಶ್ರಾದ್ಧ ; 
ಪರ್ವಶಾ ದ್ಧ: ಕಳುಹಿ ಪಾರ್ಬಣಯೋಗ್ಯ ಮಾಂಸಂಗಳನು ರಾಜಾಲಯಕಿ 
ವನದಲ್ಲಿ ಸುಳಿದು ಮೃಗಯಾವ್ಮ ಸನದಲಿ ವರನೃತ್ಮಗೀತದಲಿ ಬಳಲಿ 
ಬಸವಳಿವುತ್ತ ಹೋದನು ಫಲುಗುಣನು (ಏಳಾಗ. ೦೦-೬6-೨೩). 

[೭ಸಂ. ಪಾರ್ವಣ) 

ಪಾರ್ವಿಕೆ' ನೋ. 

ಪಾರ್ಲಿಮೆಂಟು (ನಾ). ರಾಷ್ಟ್ರದ ಕೇಂದ್ರಸರ್ಕಾರಕೆ, ಸಂಬಂಧಿಸಿದ 
ಪ್ರೈವಂಖಪಟ್ಟಣಗಳ ಪ್ರಜಾಪ್ರ ಶಿನಿಧಿಗಳನ್ನೊಳಗೆೊಂಡ ಪ್ರಧಾನ 
ಸಭೆ; ಲೋಕಸಭೆ; ಕೇಂದ್ರಸಂಸತ್ತಿನ ಉಭಯಸಭೆಗಳಲ್ಲಿ 
ಒಂದು: ಬ್ರಿಟಿಷ" ಪಾರ್ಲಿಮೆಂಟಿನ ಉದ್ದೇಶ ನಮ್ಮನ್ನು ಹಿಂದಿನ 
ಅಂಧಕರದಲ್ಲೀ ತೊಳಲಿಸಬೇಕೆಂದು ಇದೆಲಿಕ್ಕಿಲ್ಲ (ಕಾರದ. ೪೨೭). 

[+ 30. perliemenut) 

ಪೂರ್ವ, ಪಾರುವ, ಪಾರ್ಬ, ಹಾರವ,, ಹಾರಃವ,್ನ, ಹಾರ್ವ (ನಾ). 

ವೇದ ದೊದಲಾದ ಧರ್ಮಗ್ರಂಥಗಳನ್ನು ಓದಿ ತಿಳಿದಿರುವವನು ; 


ಪಾರ್ಬಿಕೆ « 


ಬ್ರಹ್ಮಚ್ಞಾನಿ; ಬ್ರಾಹ್ಮಣ: ಪಾರ್ವರೆನಲ್‌ ದ್ವಿರ್ಜಳ್‌” 
(೪8ಎ. ಇ); ಇ ಧರ್ಮಕ್ಕೆ ಬಕ್ರ ಬಪ್ಪೊಂ ಬಾರಣಾಸಿಯುಳ್‌ 


ಸಾಸಿರ್ವ್ವ [ರ್‌] ಪಾರ್ವ್ವರುಂ ಸಾಸಿರಂ ಕವಿಲೆಯಂ ಕೊನ್ಹ ಪಾತಕನಕ್ಕೆ 
ಜಃ 0೯೩೬, 3೩-43: ಸು. 50); ಪದಿನೆಂಟ ಟುಧರ್ಮಶಾಸ್ತ್ರಂಗಳುಮಂ 
ಬಲ್ಲೊಂ ಸೋಮಶರ್ಮನೆಂಬೊಂ ಪಾರ್ವಂ (ನಡ್ಡಾ ಕಾ. ೭4-08); ಪರದಾ? 
ಸಾವ [ನಾಣು ರ್ಬ್ಜ]ರ್ಗಾದರೆಸರ್ಗಾ ಕುಡಿಯರೆಷ್ಟ ನಾಲ್ವರ್ಗಾಗಳ” 
ಸ್ಥಿರಗೋಪಾಧ್ಮಾಯೆಕ್ಷಾಪರಿಪಾಲ್ಕಕ್ಷೇತ್ರಶರ್ಷಣಂಗಳ್ಳಿ ,ಯೆಗಳ (40೧, 
ಪುಸಿಮು ವಿದ್ದೆಯಂ ಕೈಕೊಂಡುದರ್ಕೆ 
೦6-೦೦8೬) ; ಪರಿದಿಜಂದಂತಕನೊಳ* 
ಜೀವಂ ತಂದಂ (ಗಲಾಯು. 
ಪಾರುವರೆಲ್ಲರುದು : 
ಕಂಡು: ಸುವರಮೋಘಂ ಸಿಳ್ಹು ಕೊಲೆ 
ಯೊಳ್‌ (ರರಾಧ್ಕೂ. ೪-6೩); ಕಾದಿ ಲು ಮರ ತೊಗಡಿಗಳ 
ಸ ಸಂಬೋಧೆಯಿಲ್ಲದೆ ಕೃಪಣ ಶಿಶ್ನೋದರಂಗಳಂ ಸಾಧನಂಗೈವ 
ರೆಸೆಎಲಾ ನಲಿಯೊಳು  (ತೊಳಾರಾ, 8-33-2); ಆ ಪಾರುವಂ 
ರರಿಗಟ್ಟಿ ಸೂಸಿದ ಪುಣುಂಬುಗಳ್ರಾಮಂಗೆ ಕಪಿಗಳಂತೆ ಪೇರೊಲವನಾಂತು 
(8:80. ೦೪-೩3). ಪಾರ್ಬ: ಯು ಸಟ್ಟುಗದಿಂದ ಕೆಡೆಹೊಡೆದು ಕೊಂದು 


ವಂರ್ವನೆಂದೆನ್ನೊಳ 
ವೆಅತಿಲ್ಲ (ಶೂಶಥಾ. 
ಮಾವರ . ಪಿಳ್ಳೆಯೆ ಮೋದ 
ಪಾರುವ : ಷರದೆೊಳಗಣ 
ಗಳುವುಂ ಕಳ್ಳ ರ" ಭರದಿ:ದಂ 
ತಳಾಜರ ಕೆ 


ಬ್ರ 
ತತ್‌ 
ತ್ತ 


೦.೬೪) ; 
ದಂಡಂ 
೨-೩೩). 
ಮುತ್ತದ್ಯಸಮಯಿ 


ಪಾರ್ಬನನೆಳೆದು ಹಾಯ್ಕಲು (61ಫು. ೩4-೪0). ಹಾರವ್ಮ : ಕೌರವರ 
ರತ್ತಿರ ಯಾರಿದ್ದಾರೆ? ಕೆಲವರು ಪಂಚಾಂಗದ ಹಾರವರು ; ಉಳಿದವರು 


ಮುದುಕರು (0839. 111: ೩0), ಅಭ್ಯಾಸವಿಲ್ಲದ ಪಾರ ಅಗ್ನಿಕಾರ್ಯ 
ಮಾಡಿದರೆ ಗಡ್ಡ ಮಾಸೆ ಹೊತ್ತಿತು (ಗಾರ). ಹಾರುವ, ; ಅನಾಗತೋಕ್ತಿ 
ದ್ವಿಜರ್ಗೆಗೊಟ್ಟುದಜ್‌ಂದಮ ವಗ್ರಹಾರಮಾ ಹಾರುವ 
೧೦೯-೩೪; 3079) | ಹಾಸನಿಕ್ಕಿ 


ಕಂಟರೆ; ನಿನೇಕಮಂ 


ರಿಂದ ಮಾಡಿ £« ದೆ (ಎಳ. ೪111, ಸಾಗರ. 


ಇನಿಗನಾದ ವೇದವನೋದಿ ಹಾರೂವನಾವ (0ನ. ೩೯೦); ತಿ೦ವ 
ಹರುವರೊಡನೆ  ಭೂಮಾಶ್ವರರಿಗೆತ್ತಣ ಮೈತ್ರಿ (ಸಂಳವಿ. ೦೭-೯೨); 
ಹಾರುವನು ಉಪಕಾರಿ ಹಾರುವನು ಅಪಕಾರಿ ಹಾರುವನು ತೋರ್ವ 


ದಾರಿ ಮುನಿದರೆ ಹಾರುವನೆ ಮಾರಿ (ಸರ್ನ,, ೦೦೦೪). ಹಾರ್ವ ; 
ಸ ಕೊಟ್ಟು ಗುಣ ಮಾಡೆನುತ ಹೀನ ಹಾರ್ವಗೆ ಪೇಳಿ 


ಒಪ್ಪಿಸುತ ಪೋದ (ಕರಳೀ. ೪೦-೭); ಆ ಹಾರ್ವಧು ವಾಮ ಹಸಾ 
ಕೊಟ್ಟವನು (ತೂರುಗ: ೭೨), 


ಪಾರ್ವಂತಿ 


ಭಾರ್ವರ ಬಲ್ಲಹ, ಹಾರ್ಬರ ಇಲ್ಲಹ ಬ್ರಾಹ್ಮಣರ ಮುಖ್ಯಸ್ಥ ; 
ಒಂದು :ಬಿರುದಂ : ವುತ್ತರಾಯಣಜಂಕ್ರಾಂತಿಪವರ್ವ್ವನಿಮಿತ್ತಲ ಮಹಾ 
ಪ್ರಭು ವಾರ್ವ್ವ್ಯಣರ ಬಲ್ಲಹಂ ಬಸವರೆಸ ಮುಖ್ಯವ:ಹಾಜನಂಗಳ ಸಂನಿಧಾನ 
ದಲು ಸರ್ವ್ವನಮಸ್ಕವಾಗಿ ಧಾರಾಪೂರ್ವ್ಮ್ನಕ ಮಾಡಿ... ಬಿಟ್ಟ 
ಮತ್ತರು ೧೨ (4.ಉರ್ಮಾಳಾ, 06-88 ; ಸುದಾರ್ಗ್ಗಿಯೆಂದ: 
ಮೇದಿನಿ ಪದಪಿಂದೆ ಬಂಣ್ವಪುದು ಪಾರ್ಬ್ಟ್ವರ ಬಹ ಮ್ಚಿದೇವನೆಂ 
(ಊೊಯ್ಲಣ. ೦9-48: 125). p ಕೆಲವು ಸ್ಮಳನಾಮಗಳಲ್ಲಿರ-ವ 
“ಹಾರೋ' ಎಂಬ ಪೂರ್ವಪದವು *ಹಾರುವರಿಗೆ ಸಂಬಂಧಪಟ್ಟ” 
ಎಂಬ ಅರ್ಥವನ್ನು ಸೂಚಿಸಂತ್ತದೆ. ಉದಾಹರಣೆ-ಹಾರೋಗದ್ದೆ - 
ಹಾರುವರ ಗದ್ದೆ. ಹಾರೋಹಳ್ಳಿ - ಹಾರುವರ ಹಳ್ಳಿ. 
[ ಇಪಾರ್‌್‌. / ತಮಿ, ಪಾರ್‌, ಪಾರ್ಪ್ಪೃನನ*, ಪಾೂರ್ಪ್ಪಾನ್‌; ಮಲ. 
ಪಾಪ್ಪಾನ್‌; ಕೊಡ, ಪಾರುವ; ತೆಲು. ಪಂಜುಂಡು, ಪಾಣು:ವಾಂಡು) 
ಪಾರ್ವಂತಿ, ಪೂರ್ವತಿ,, ಪಾರ್ವಿತಿ, ಹಾರವಿಶ್ತಿ. ಹಾರ(ವಿತಿ, ಹಾರು 
ವಿಶ್ತಿ (ನಾ). ಬ್ರಾಹ್ಮಣ ಹೆಂಗನಂ; ಬ್ರಾಹ್ಮಣನ ಹೆಂಡತಿ: ಸೋಮ 
ಶರ್ಮನೆಂಬೊಂ ಭೆಟ್ಟನಾತನೆ ಪಾರ್ವತಿ ತ್ರಿವೇದಿಯಂಬೊಳ" (ರತ್ಮಾಂ. 
93-00); ಆಗಳಿ* ಸಾಹಸಭೀಮೆಂ . ವಾರ್ವಂತಿಯು೦ಂ ಪಾರ್ದನುೂಂ 
ಪರಸಿ ಸೇಸೆಯನಿಕ್ಕಿ €9ಿಪೆ ಫೊಟಲಿ ಬಂಡಿಯ ನಟ್ಟಿಕೊಂಡು ರಕ್ಕಸನರ್ದೆಡೆ 
ಗೆಯ್ತಂದತಿ (ಕಂತಠಾ. ೩-3೩ ರ); ಅಶೋಕದತ್ತನೆಂಬ ವಾಣ್ಣುನ: ತಳೂಜರ್‌ 
ಪಿಡಿದು ಕೊಲ್ವೂದೂಂ ವಿನೋದಂ ತನ್ನೆ ವಾರ್ವಂತಿಯ ದುಶ್ವರಿತ್ರದಂನಜ" 
ವನಪ್ಪುದಅನಾಕೆಯ ಬಟ್‌ಯನೆ ಬಂದುಟ್‌ದಿರ್ದು (ಕಂಉರೂ- ೧೫-೩೯ ವ). 
ಪಾರ್ವತಿ, : ಕೇಳೆನ್ನ ನುಡಿಯು ಪುರ್ವತಿಯೆನಗೈವರಾ ಬಾಲರುಂಟವ 
ರೊಳಗೋರ್ವ ಹಾಳೊಡಲಿನ ಭೀವಂಂ (ಈಾರಿಸಂ. ೨೩-೦೫): ಆರಸಿ, 
ವಾರ್ವತಿ, ಒಕ್ಕಲಿತಿ, ಸೆಟ್ಟಿಶಿ (6ಕ್ಮಾಶು. ೨೦೨ ಕ್ರಯೋ). ಪಾರ್ವಿತಿ: ಶುಕ 
ನಾಸ ಮಂತ್ರಿ ಸಂಭಾವಿತೆಯುಪ್ಪ ಪಾರ್ವಿತಿ ಮನೋರಮೆಗತ್ತ ಭವತ್ತ) 
ಸಂದದಿಂದೀ ವರಲಗ್ನದೊಳ್‌ ತನೆಯನತ್ಮಧಿಕೋತ್ಸವಮಾಗೆ ಪಟ್ಟಿದಂ 
(ಕಾರಂಘಾ. 99೬): ಭಾಂಡಿಲನೆಂಬ ಪುರೊ:ಹಿತಂಗವಪಾತನೆ ವೆಂಡತಿ 
ವುಷ್ಪವತಿಯೆಂಬ ಪಾರ್ವಿತಿಗಂ ಪುಟ್ಟಿದ ಮಗಂ . . . ಷೆಷ್ಟದಾಡ: 
(ಆರರ, - ೭೨೬೫೪); ಆತನೆ ಪಾರ್ವಿತಿ ಪಾರ್ವಶಿಯನ್ನಳಪ್ಪ ಚೆನ್ನೆ 
ಯೊಂದ:ುದಿನಂ ಪಸದನಂಗೊಂಡು ಕನ್ನಡಿಯಂ ನೋಡುತ್ತುವಿ:ರೆ (ಮಿತ. 
6೪-೬೮). ಹಾರವಿಶ್ತಿ: ಆತ್ತಲೊರ್ವ ಮಂಂಡೆ ಹಾರ[೫೫ಉ. ರು) 
ಎತ್ತಿ ಬಸ:ಟಾಗಿ ಅಡವಿಯಲ್ಲಿ ಹೆಣ್ಣು ಹೆತ್ತು ಬಿಟ್ಟು ಹೋಗಲು 
(ಕೈರಕೂ 1 ೭6). ಹಾರುವಿತಿ: ವರನ ಪರಿ ಹೊಸತಾಯ್ತು 
ಹೊತ್ತನು ಹರನ ಹಗೆ ಹಾರುವಿಕೆಯನು ನಮ್ಮರಹಿ ನೆಅಕ ಹ:ರುವಿತಿ 
ಯೆಂದರು ನಗುತ ಚೆಪಲೆಯರು (ಕುಣ್ಮಾಅ- ೦೩-೩೬); ಗೋಡೆಯ ತೆಜಪಿ 
ನೊಳು ಬರೆದಕ್ಕರವ ನೋಡಿಕೊಂಡಿದಾರಜುಪಿಯೆನೆ ಮುಂಡೆ ಹಾರು 
ಎತಿಯೊಳೆ ಬಂದೊರ್ಬ ಕುಜುಕನಿದ ಬರವನೆನೆ (ಬೀಕ್ಕಫು- ೭-೪-೪೯). 
ಹಾರುವಿತ್ತಿ : ಹಾರುವಿಶ್ತಿ!ತಾಕಾಂ- ವಗಿತಿ)ಯೊಳು ಸೊಬಗುಮುನೋರಂತ 
ಆಸುವರು ನಾಡೆ ಗಾವಿಲರಲ್ಲೇ (ಫಕ್ಕಾಸ್ತ್ರ. 9-2೬). 
[ಪಾರ್ವ -- - ತಿ] (ಎ-ಇತ್ತಿ)-/ತೆಮಿ. ಪಾರ್ಪ್ಟಾತ್ತಿ] 
ಹಾರ್ವಗೊಲೆ (ನಾ). ಬ್ರುಹ್ಮಣಹತ್ಯ್ಕೆ: ಬ್ರಹ್ಮಹತ್ಯೆ : ಆವನೆನ್ನು 
ನಾಡೊಳ್‌ ಬಾಬ*ಟ್ಟು ತುಲುಸೆಲ್‌ಯೊಡನೆನ್ನಣುಗರಂ ಪಿಡಿದು ಬಂಡು 


ಲ 
1235); 


ಗೆಯ ವಾರ್ವಗೊಲೆಗೆ ವೇಸಿ ಬಿಟ್ಟು ಎನ್ನೆ ನಾಡೊಳ್‌ ತಲೆಯೂರೆನಿವ 
ಬೂಕನಕೆರೆಯಂ ಕೊಂಡು . . . ಶಿರುಕುಳಿ ಪಾರ್ವರ್ಗಿತ್ತಂ (೨ಳವಂ. 
೩-0): ( ಪಾರ್ವ +೬ಕೆೊಲ್ಲೆ ] 


ಪಾರ್ವಗೋಲು (ವಾ). (ಬ್ರಾಹ್ಮಣಸಮುದಾಯಂವು ಸೇರಿ ನಿಷ್ಕರ್ಷಿ 
ಸಿದ) ಒಂದು ಅಳತೆಯ ಕೋಲ: : ಮಹಾಪ್ರಭು ಪೂರ್ವರ ಬಬ್ಲಹಂ 


೫೫೪೩ 


ಪಾರ್ವತೀವಲ್ಲಭ 


py ಹೆಂಚಿಗೆನಟ್ಟೆಯಿಂ ಮೂಡಲು ಜಿಂಜಿಲವಾಡದ ಬಟ್ಟೇಯಿಂ 
ಪಡು-ಲು ಪೂರ್ವಗೋಲಲು ಬಿಟ್ಟ ಮತ್ತರು ೧೨ (೪. 11, ೩6-8೬; 
183) [ ಪಾರ್ವ *ಕೋಲ್ಕು (<ಕೋಲ್‌;) ) 
ಪಾರ್ವಣ (ಗು). ೧. ಅಮಾವಾಸ್ಯೆಗೆ ಸಂಬಂಧಪಟ್ಟ. ೨. ಹುಣ್ಣಿವೆಂಗೆ 
+ ಸಂಬಂಧಿಸಿದ : ಪ್ರಣುತಸುಧಾಗರ್ಭವೆು ॥:ರಣವಿಗ ಕೋವಂಳೆಯ 
ಮುಖಸ:ಧಾರುಚಿಗುಬ:ದಂತೆಣೆಗೊಂಡು ಶತೆೊಳಗುತತ3೦ಂ ಬಾರ್ವಣ ಶಶಿ 
ಬಿ:ಬಕ್ಕೆ ಕೃಶತೆಯೆತ್ತಣಿನಾಯ್ರೋ (ಊೀರಾರ. ೦೪-೨೨) ; ಕನ್ನಡಿ ಐಂರ್ವಣ 
ಶಶಿಯನು . . . ನವಲತೆಯು ಸನ್ನುತಪಿಂದಿಜಂತವ ಪಡೆದಂತೆ ಸಂಪನ್ನೆ 
ಪಡೆದಳು ಪುಶ್ರನಮ (ಶುಶ್ರತಾಂ. 9-35): ಕ್ಷಣರುಚಿ ರುಚಿರೇಕ್ಷಣೆ ಐ:ರ್ವಣ 
ವಿಧುನುಖ ಪುಣ್ಟೆ ಪೋಗಲಳವಲ್ಲದೆ ತಲ್ಲಣಿಸಿ ಪೆಡಂವೆ:ಟ್ಟುತ್ತಂಗಣ 
ಕೈದುತೆ ಸುಯ ಬೈದಳಾ ಕವಂಳಜನೆಂ (ಉ88. ೦೦-೨೫). (ನಾ). 
೩. ಅಮಾವಾಸ್ಕೆಯಲ್ಲಿ ಪಿತೃಗಳಿಗೆ ಮಾಡುವ ಒಂದು ಶ್ರಾದ್ಧ 
ಕರ್ಮ. (ಸೆಂ.) 
ಪಾರ್ವಣಶ್ರಾದ್ಧ (ನಾ). ಪರ್ವಕಾಲದಲ್ಲಿ ಮಾಡುವ ಶ್ರಾದ್ಧ: 
15 ಪುತ್ರ ಅನ್ನುವುದು ಕೆಳಗಿನ ಮೂರು ತಲೆಗಳನ್ನೂ ಒಳಗೆ ಇಳ್ಳುತ್ತದೆ. 
ಏಕೆಂದರೆ ಆ ಮೂವರೂ ಪಾರ್ವಣಶ್ರಾದ್ಧ ಮಾಡುವ ಅಧಿಣಂರಿಗಳು 
(ವಂಕಠ್ಮೆ. ೨೩೦). 
ಪಾರ್ವತಿ, -ಪಾರ್ವಂತಿ' ನೋ. 
ಪಾರ್ವತಿ, (ನಾ). ೧. ಪರ್ವತರಾಜನ ಮಗಳು ; ಗಿರಿಜೆ: “ರುದವಿಣೀ 
. ಪಾರ್ವತೀ. ಗೌರೀ . , . ಗಿರಿಜಾ. ಮೇನಕುಸ್ಮಣಾ _ಈ ೨೧ 
ಗೌರೀದೇವಿಯ ವೆಸರೀ” ಘನವೆಂಬೆನೆ 
ಪಾರ್ವತಿಯ ಕಿಮಿಕುಣಿಕೆಮಂದಿ ಕೆಮಾಯಿತ್ತ) ಅಂತಹ ಪಾರ್ವತಿ 
ಘನವೆಂಬೆನೆ ಪಶಮೆ:ಶ್ವರನೆ ಅರ್ಧಾಂಗಿಯಾದಳು (ಜರ. 6೭೬): 
ವಂಹಾತ್ರಿ ಲೋಚನೆ ಮಹಾನಿಧಿ ತನ್ನ ವಿವಂಹವರ್ಣನ2ಸಂಗತಿಯೆಂದು 
ಮತ್ಕ ತಿಗೆ ಪಾರ್ವತಿ ಮಾಳ್ಕೆ ಮುಹೋತ್ಸವಂಗಳಂ (ಗಿ6ಳ. 0-೪). ೨ 


[( ಪಾರ್ವಣ- ಶ್ರಾದ್ಧ ] 


(ತರಾಯು. 9-08) ; ನಂಗೇಂದ್ರ 


ಮಂತ್ರಗಳಲ್ಲಿ ಒಂದು : ಗಾಯತ್ರಿ ಮೃತ್ಕುಂಜಯ ದಕ್ಷಿಣೌದೂರ್ತಿ 
. ಪಾರ್ವತಿ ಕಾವುಧೇನು ಕಲ್ಪವೃಕ್ಷ . ೬ ೬ ಮಹಂಮಂತ್ರಂಗಳಂ 
(ನಳ. 60). ೩. ತದುಕಿನ ಗಿಡ; ಆನೆಬೇಲ. ೪. ಗೊಲ್ಬರವಳು; 
ಗೋಪಿಕೆ. ೫. ದ್ರೌಪದಿಯ ಒಂದು ಹೆಸರು. ೬. ಸುಗಂಧದ 
ಮಣ್ಣು. (ಸಂ. ಪಾರ್ವತೀ] 
ಪಾರ್ವತಿತನಯ (ನೂ). ೧. ಪಾರ್ವತಿಯ ಮಂಗ. ೨. ಕಾರ್ಶಿಕೇಯ; 
ಷಣ್ಮುಖ. ಒ.ಗಣಪಶಿ; ಗಣನಾಥ: ಶರಣು ಪಾರ್ವತಿತನಖಂ ಮೂರುತಿ 
ಶರಣು ಮೂಷಿಕವಾಹನೆ (ಶ್ರರಂದ. 9-8 ಕಣು). ([ಪನರ್ವತ್ಮಿ ತನಯ) 
ಪಾರ್ವತಿಯೆಅಕಿಯ (ನಾ). ಗಿರಿಜೆಯ ಪತಿ; ಈಶ್ವರ: ಪಾರ್ವತಿ 
ಖೆ:ಅಕಿಯನೆ ವರದಿಂ ಮತ್ಸತಿ ಕರ್ವಿಲ್ಲಂ ಸಮ್ಮೋಹನರೂಪದನುರ್ವಿಯ 
ವಿಟರೆಲ್ಲೆರ್ದೆಯೊಳ್ನೆಲಸಿದಂ (6%ುಳಾ. 0-೬೩). [ಪಾರ್ವತ್ಮಿ--ಎಜಕೆಯ) 
ಪಾರ್ವತೀಜಾನಿ (ನಾ). ಇ ಪಾರ್ವತಿಯೆಜ್‌ಯಂ : ಆ ನರನಾಥನಾ 
ಕುಸುಮಭೂಷಣಮಂ ಪದೆದಿತ್ತಾ ಪಾರ್ವತೀಜಾನಿಗೆ ತಾನುಮಾತ್ಮ 
ರಮೆಯಂಂ ಬಳಿಯಂ ತಳೆವಿರ್ಪಿನಂ (೫೬8. ೦೦-೬೦). 
(ಸಂ. (ಪಾರ್ವತೀ -ಜಾಯಾ-- -)] 
ಪುರ್ವತೀದಯಿತ (ನಾ). -ಪಾರ್ವತಿಯೆ:ಆ್‌ಯ : ಶ್ರಿ:ಯಂ ಮಹಾಲಕ್ಷ್ಮಿ 
ದೀರ್ಫ್ವಾಯುಷ್ಕವಂ ಪಾರ್ವತೀದಯಿತಂ ಮಾಣದೆ ಚಾಡಿಸೆಟ್ಟಿಗೆ 
ಕುಡುತ್ತಿರ್ಕ್ಕಾಗಳುಂ (ಕಳ್ಳಾ. ೦೩-೩; 1166). (ಸಂ.] 
ಪಾರ್ವತೀವಲ್ಲಭ (ನಾ). - ಪಾರ್ವಕಿಯೆ:ಅ್‌ಯ : ವಾರ್ವತಿ:ವ್ಗುಭಚರಣ 
ಸರಸಿ:ರುಹಭೈಂಗಂ ಮುಹಾಮಹಿಮೊ; ತ್ತುಂಗಂ ನಾಮಾದಿ ಸಮಸ್ತಪ್ರಸಸ್ವ 
(ಸಂ.] 


ಸಹಿತಂ (579೩. ಸ, 9೬-೩8; 1078). 


ಪಾರ್ವತೇಯ ೫೫೪೪ ಪಾರ್ಶ್ವಧಛೇದ 
ಪಾರ್ವತೇಯ ಯಉ(ನಾ). ಪರ್ವತಪ್ರದೇಶದಲ್ಲಿ ಜನಿಸಿದವನಂ ; ೭. ಕನ್ನಡದಲ್ಲಿ ಪಾರ್ಶ್ವನಾಥಪುರಾಣವನ್ನು ಬರೆದ ಒಬ್ಬ ಕವಿಯ 
ಪರ್ವತವಾಸಿ : ಷಟ್ಟಂಡಭೂವನ್ನಭನುಂ ಹಿಮದತ್ತಟಂಬಿಡಿದು ಸರು : ಲಲಿತಪದಾರ್ಥುಳಂಕೃತಿಗಳಿನೊಸರ್ವ ರೆಸೆಂಗಳಿಂದೆ ಬುಧ 
ಮೂಡವಮೊಗದೆ ವಯಣಂಬರೆ ಐಾರ್ವತೇಯೋಪಾದಪ್ರಧಾನಪುರಸ್ಸರನಾಗಿ ರೆೊಳ್ಳುಳಕಾವಳಿಸಸ್ಮಮೊಗೆಯೆ ಕವೀಂಳೆತಿಳಕಂ ಶಾಸನಮನೊಲ್ಲು 


(ಕ೬ಂತಿತ್ಳ. ೦೦-೩6 ವ); ಈ ಜನಗಳ ಭೂಷಣಗಳು ಆಕಾರಗಳಂ ನೋಡಿದರೆ 
ವಾರ್ವತೇಯರಂತೆ ಕಾಣುವರೆಂದು ನಿಶ್ಚೈಸಿ (ಮುರ್ರಾಮಂ. ೨6). (ಸಂ.) 
ಪಾರ್ವರ (ನಾ). (?) : ಸ್ವಸ್ತಿಶ್ರೀವಿಕ್ರಮಮಹಾರಾಜನ್ನ ಥಿವಿರಾಜ್ಯಕೆಯೈ 
ಪಬ್ಬು ರಕ್ಕಸನೂರುಕೊಳ್ಳಲ್ಲಿ ಪಾರ್ವ್ವರೊದೆ೪* ಸತ್ತಾನ್‌ ಪೆರುಣ್ಮೋ 
ವನ್‌ (ಎ9. ೫ (3). ಶ್ರೀನಿವಾ. ೦೦೬-೪; ತು. 700) ; ಪಾರ್ವ್ವರೊದೊಳ* 
(?) 
ವೆ.ರವಣಗೆ ; ೯ ವರ್ಷದಲ್ಲಿ ಯಾವುದಾದರೂ 


ಸತವ್ತಿನ? (ಮೇ. ೦೯೦೭, ೦೦-೪; 5ನೆಯ ಕತ). 
ಪಾರ್ವಾಟ (ನು). 


ಹಬ್ಬದಲ್ಲಿ ಒಂದು ಪ್ರಾಣಿಯನ್ನು ಬೇಟೆಯಾಡಿ ಅದನ್ನು 
ಕ್ಷೆ ಇಲ್ಲ:ವುದಕ್ಕೆ ಮುಂಚೆ ಮೆರವಣಿಗೆ ಮಾಡಂವುದೂ ಕೆಲವು 
ಹಬ ಗೆಳ ಲ್ಲಿ ಮೊಲ, ನರಿ ಇತ್ಯಾದಿ ಪ್ರಾಣಿಗಳನ್ನು ಬೇಟೆಯಲ್ಲಿ 


ಹಿಡಿದು ವೆ:ರವಣಿಗೆ ಮಾಡಿ ಮತ್ತೆ ಕಾಡಿಗೆ ಬಿಡುವುದೂ ಉಂಟು: 
ವರ್ಷಕ್ಕೆ ಒಂದು ಸಲ ಇವರು ಒಂದು ಚಿರತೆಯನ್ನು ಹಿಡಿದು 
ಮಾಡಿ ಮುಗಿಸುವುದು (ತಳ. ೪1, ೦೦೪)- [<ಪರ್ವ? ಆಟ) 
ಪಾರ್ವಿಕೆ. ಪಂರ್ಬಿಕೆ (ನಾ). ಬು ಹ್ಮ ಣಿಕೆ; ಹಂರುವತನ; ಪಾರ್ವಿಕೆಯೊಳ್‌ 
ಇದ್ದ ಪಾರ್ವಂಗೆ ೪ಊಳನ ಒಯ್ಯರ್‌ (ತ್ರಾಳ್ಸಾರ್ಯ. ೬೬) ; ಕಡೆಗೆ 
ವಂದಿಸದಿದ್ದನಾದಡೆ ಕೆಡುಗು ಪಾರ್ವಿ[ತಾಕಾಂ. ರ್ಬಿ)ಕೆ ಮುಂದೆ ವಂದಿಸಿದಡೆ 
ಕೆಡುಗು ಮೃಡಭಕ್ತಿಯಂತಾಗಿಂತೆರಡಆ್‌ಂದ ಕೆಡುವನಿಳೆಯೊಳು ಪಾರ್ಬನು 
ರ್ಬಿಕೆ : ಅಕುಲದಭವನೆ ಭಕ್ತತತಿಗಾವ . ಕುಲ 
ಪಾರ್ಜಿಕೆಗೆ ಸಲಿಸುವೆಯಿಂತಿನಿತು ಮಾರ್ಗಂಗಳಿಂದು 


ಮೂ 
ಹಂಟಂಟ 


(ಅಸೆ. ೩-೬೪). 
ವೆಂದಿದನೆಣಿಸಿ ನೀ 
(ಇತು. ೩-೦೪) [ಪಾರ್ವ + - ಇಕೆ) 
ಪಾರ್ವಿತಿ 'ಪಾರ್ವಂತಿ' ನೋ. 
ಲಾರ್ವಿಸು (ಕ್ರಿ). ಹಂರಿಸು ; ನ ಸು (೫) : ತ (0)ನ್ನೆ ವಂರುವಮಂ 
ಪಾರ್ನಿಸಿ ಮುರಾರಿಯೊಳು ದೆಖಾ ಎಜಿಬಿ 


ದ "£)ಸ್ನದಿತ್ತು ವು )ನ್ನೆ 


ಯೊಳು ಕಾದಿ ತಳ್ತಿಆ್‌ದು ಗೆಲ್ಲು (33. 12-i, ೩93-30; 1148). [?) 
ಪಾರೆ (ನಾ). - ಪಾರ್ವತಿ: ಪರಿಕಿಸದಾ ಪಾರ್ವ ನಡೆದು ವರ 


ಮಾತ(ರ್ಥ್ಗಂ ಕೊನ್ನಳಿನತ್ತು ಮುನ್ನುರಿಯಂ ತಾನೆರಡಿಲ್ಲದೆಂಬ ನಾಳ್‌ನುಡಿ 


ಪೊರೆದು (ಕೊಂ. ೦೯೨೬. ೬೪-3; 12ರ0ಯ 66). [ಮಾರ್ವ+- ವ್ಯ] 
ಾರ್ಶ್ವ (ನಾ). ೧. ಪಕ್ಕ; ಮಗ್ಗುಲ; ಬದಿ: “ಕಲಂ ಪಾರ್ಶ್ವ 


ಸಂಜ್ಞಿಕಂ” (ಕೂ. ೬6-೩೬) ; ಮಣಿವಿಚಿತ್ರವಾರ್ಶ್ವಂಗಳುಮಧಸ್ಸ್ಮಲೋ 
ಪರಿ2ುತಲಸವತಾನವಿಸ್ತಾರಂಗಳುವಮುಪ್ಪ ಹಿಮವನ್ಮಹಾಹಿಮವಎನ್ನಿಷಧನೀಲ 


ರುಗ್ಮಿಶಿಖರಿಗಳೆಂಬ ಐರ್ಷಧರವಡೀಧರಂಗಳಿಂದಂ . , . ಎಸೆದು '(60$ 
9-965) ;: ಆ ಮಹಾನುಭಾವನಾ ಮಹಾಕಾಳದೊಳ* ಸುಖ್ರಾಸುಕ 
ಪ್ರದೇಶವುಂ ಕಂಡು . ಏಉಂಗ್ರಚಿತ್ತದೊಳೇಕಪಾರ್ಶ್ವದೊಳ್‌ 


ಮೆಯ್ಮನಿಕ್ಕಿ (ಸುಳುಮು. 0೨-06 ಪು ಕೆಳಗೆ ಪಶ್ಚಿಮಪಾಶ್ಶೆ ದಲ್ಲಿ ಒಂದ 
ರೆೊಳಕ್ಕೆ ಒಂದಕ್ಕೆ ಪ್ರವೇಶವಿರುವ ಎಂಡು ಕಎರಡಿಗಳು (ನಂಟರು. ೦೪). 
| ಎದೆಯ ಕೆಳಗಿನ ಎರಡಂ ಮಗ್ಗು ಲು; ಪಕ್ಕೆ: “ಪಾರ್ಶ್ವಂ-೧ 

ಯೋರಧಃ-ಕಂ£ಳ ಕೆಳಗಡೇ ಪಕ್ಕದ. ಪೆಸರುಗಳು” (ಸಿರ್ಕಾಂತಿ. ೦೪೨). 
ಸ ಸವಿತಾಪ; ಹಶ್ತಿರ : “ಸಮಾಪಂ... ಪಾರ್ಶ್ವಂ, ಉವಾ:ತಂ, 
ಅವಪದಾಂತರಂ--ಈ ೧೮ ಸಮಿಾಪು” (ಹಲಡಯು. ೦೦8-೪); ಪುರುಜಿನ 
ಪಾರ್ಶ್ವದೊಳ್‌ ವ, ವೃಷಭಸೇನಗಣಾಗ್ರಣಿ ತಜ್ಜಿ ನೋಕ್ತಮುಂ ಭರತನೃ ಪುಗೆ 

- ಓಲವಿಂದೆ ಪೇಟ್ದುದಂ . . (ಪಾರ್ಶೃಷು. ೦-೪೫). ೪. 
ವಂಚನೆಯ ಉಪಂಯಂ ; ಕುತಂತ್ರ : “ಪಾರ್ಶ್ವಕ' ಪರಾ. ೫. 
ಒಂದು ವನ್ತವಿನ ಮೇಲ್ಮೆ ov ಧಾರೆ ; ಅಂಚು ; ನೇವಿಂ. 


K ವೇಟ್ಸ್‌ಂ 


ವೇಟ್ಹಂ ಪಾರ್ಶ್ವಂ (ಕಾರ್ಮೇತ್ಣ. ಅರುಣ. 11, ೩:1). ೮. ಒಂದು ದೇಶದ 
ಹೆಸರು: ಗೌಳ ಪಾರ್ಶ್ವ ಕರೂಷ ಕೋಸಲ ಚೇದಿ , , . ಹಮ್ಮಾರಾದಿ 
ಸೇಲದೇಶಾಧೀಶಸವು:ದಯುಸೈಕತ ವ ುಹಾಸಂಧುಪ್ರವಾಹ ಪರಾಠಾ 
(ಈವತು. ೩-0 ತ). ೯. [ಜೈನ] ಇಪ್ಪತ್ತುಮೂರನೆಯಂ ತೀರ್ಥಂಕರನ 


ಪ 
ಹೆಸರು; ಪಾರ್ಶ್ವನಾಥ : ವೃಷಭೆ . . . ಪಾರ್ಶ್ವ ವರ್ಧವಪಾನ 
ರೆಂಬಿಪ್ಪತ್ತುನಾಲ್ವರ್‌  ತೀರ್ಥಕರೆದ್‌ (ಕಾರಂಶ್ರ. 903) ; ದಿವಿಜನಾಥಂ 
ಜನ್ಮಾಭಿಷೇಕಕಲ್ಮಾಣಾನಂತರ: ಪಾರ್ಶ್ವನೆಂಬುದು ಕ್ರಿ ಲೋರಪೂಜಿತ 


ಮಪ್ಪ ಧರ್ಮುಂ ಅರರ್ನಾತ್ರಯಮವ್ತುದಳ್‌ಸ ಪಾರ್ಶ್ವನೆಂದು ಪೆಸರ 
ನಿಟ್ಟು ಪೋಗೆ (ಶಾರ್ಕೈಥ್ರಿ. ಅನುಂಂರ. 1, 111). [ಸಂ] 
ಪಾರ್ಶ್ವಕ (ನಾ). ೧. ಮೋಸದಿಂದ ಹಣವನ್ನು ಸಂಪಾದಿಸುವವನೆಂ. ೨. 
“(ಸೈನ್ಯದ ಪಕ್ಕವನ್ನು ರಕ್ಷಿಸುವ ಅಥವ ಅವನ್ನು ಅಪಾಯಕ್ಕೊಳ 
ಡಿಸುವ) ಸೈನಿಕರಕ್ಷಣೆಗಳಂ : ಪಾರ್ಶ್ವಕ” (nk. ಇಳ). [ಸಂ.) 
ಪಾರ್ಶ್ವಕೋಣಾಸನ (ನಂ). [ಯೋಗ] ಒಂದು ಬಗೆಯ ಆಸನ : 
ಮುಖ್ಯವಾದ ಕೆಲವು ಆಸನಗಳು, ಅಷ್ಟವಿನ್ಮಾಸಗಳು ೧. ಉತತ್ತಾನಾಸನ 
ek. ಪಾರ್ಶ್ವ ನಕೊೋಗಾಸನ (ಕಾರನ, ೦೬೭). [ಸಂ.] 
ಪಾರ್ಶ್ವಕ್ರಾಂತ (ನು). [ನಾಟ್ಯ] ಹದಿನಾರ ಬಗೆಯ ಮಾರ್ಗ ಆಕಾಶ 
ಚಾರಿಗಳಲ್ಲಿ ಒಂದು ಈ "(1 ಕುಂಚಿತಚರಣವನಲ್ನ ಮೇಲಕ್ಕೆತ್ತಿ 
ನೆಲವನ್ನು ಹಿಮ್ಮಡಿಯಿಂದ ಗಟ್ಟಿಸಂವುದಂ. [ಇದನ್ನೇ ಪಾರ್ಶ್ವ 
ದಂಡಚಿಂರಿಯೆಂದೂ ಕರೆಯುತ್ತಾರೆ] (1) ಕುಂಚಿತಚರಣವನ್ನು 
ಮತ್ತೊಂದು ತೊಡೆಯವರೆಗೂ ಎಶ್ತಿ ಉದ್ಭಟ್ಟಿತ ಮಾಡಬೇಕು” 
ಪದಂ ಕು:ಚಿತದಿಂದಂ[ದಂ] 


(ಕಾಸ್ಮರಂ. ೩೦6 ಗದ್ಮಾನಂರಾದ) « ಒಂದು 

ಬಡೆದೆತ್ತಿ ತ[ನ್ನ) ಪಾರ್ಶ್ವದ ದೆಸೆಯಿ:ಂ ಚಂದದೆ ಲಾಗಿಸಿ ಮಡದಿಂದೆ ಇಂದಿಸೆ 
ಭೂತಳಮನಿಂತು ಪಾರ್ಶ್ವಕ್ರಾಂತಂ (ಉಸ್ಮರೇ ೬-9೨) ; ಈ ಜಾರಿ 
ಪಾರ್ಶ್ವದಂಡಪಾದಮೆಂದು ಲೋಕಪ್ರಸಿದ್ಧಂ; ನುತ್ತೊಂದಂ ತೊಡೆ 


ಪರಿಯಂ೭ರ ಎತ್ತಿ ಉದ್ಭಟ್ಟಿತಪಾದವಂ ಮಾಡಿದರೆ ಇದನ್ನೂ ಪಾರ್ಶ್ವ 
ಕ್ರಾ:ತಮೆಂಬರು (ಕಾಸ್ಕಂಂ. ೬-೪೨೮). [ಸಂ. ಪಾರ್ಶ್ವಕ್ರಾಂತಾ) 
ಪಾರ್ಶ್ವಗತ (ನಾ). -ಪಾರ್ಶ್ವಾಗತ : ಹುಜು ಯಜುಪರಾ ತ್ತಿ ಅರ್ಧ 


ಯಜೂ ಅರ್ಧಯಜ.ಪರಾವೃತ್ತಿ ಸಾಚಿ ಸಾಚಿಪರಾವೃತ್ತಿ ದ್ವ ,ರ್ಧಾಕ್ಷಂ 
ತತ್ತರಾವೃತ್ತಿ ಪಾರ್ಶ್ವಗತಮೆಂಬ ನವಸ್ಮಾಕಂಗಳೊಳು . . . ಅಳವಡೆ 
(ಶಂದ್ರಫು, ೦೩-೩೦). [ಸಂ. 

ಪಾರ್ಶ್ವಚರ (ನಾ). ೧. ಪಕ ಓದಲ್ಲಿರುವವನಂ. ವಿ. ಸವಿಖಾಪದಲ್ಲಿ 


ಸಂಚರಿಸಂವವನಂ. ೩. ಸೇವಕ; ಆಳು: ಅಭಿನವರೂಪಹಾವನವ 
ಭಾವಸಮನ್ವಿತೆ ಪುಟ್ಟಿದಳ್‌ ಸ್ವಯಂಪುಬೆ ಮಗಳಾಕಿ ಪಾರ್ಶ್ವಚರೆ 
ಭೂಚರ ಖೇಚರ ನೇತ್ರಪುತ್ರಿಕಾನಿಭೆ... ನಯನೋಷ್ಟಲೇಂದಾ8ರಣ 
ಪ್ರಭೆಯಪ್ಪುದು ಭಗತ (ಶಾಂಶಿಫು. ೩-೦೬). [ಪಾರ್ಶ್ವ --ಚರ] 
ಪಾರ್ಶ್ವಛೇದ (ನಾ). [ನಾಟ್ಕ] ನರ್ತನದಲ್ಲಿ ಒಂದು ಬಗೆ; 
“ವೃ ಶ್ಚಿಕಕುಟ್ಟಿತ, ಊಧ್ಯ ನ ಆಕ್ಷಿಪ್ತ, ಸ್ಮಸ್ತಿಕ ಈ ನಾಲ್ಕ 
ಕರಣಗೆಳನ್ನೂ ಮಾಡಿ *ಒಂದಾವರ್ಶಿ ಸಂತ್ತ್ತಿ “ಉರೋವಂಂಡಲ, 
ನಿತಂಬ, ಕರಿಹಸ್ತ, ಕಟೀಛಿನ್ನ ಈ ನಾಲ್ಕು ಕರಣಗಳನ್ನೂ ಕ್ರಮ 
ವಾಗಿ ಮಾಡುವುದು” (ರಾಶ್ಮರಂ. ೩೦೦ ಗದ್ಮಾ ಶುವಾದ) : ವಾರುಪಾಚ್ಛುರಿತ 
ಪಾರ್ಶ್ವಛೇದ ಸರ್ಪಿತಂ ಊಡಿವೆತ್ತ ಮತ್ತಾಕ್ರೀಡಂ ಪಸ೦ಪ ವಿನ್ಕು 
ದ್ಭಾ_ಂತಂ ಶಶಿಮುಖ ಫಿಷ್ಕಂಭಕಾಪಸ್ಸತಮೆ-ಬಿನಿತುಂ (ಈಾತ್ಕರೂ. ೨-೪). 
[ ಆಸಂ. ಪಾರ್ಶ್ವಚ್ಛೇದ ?) 


ಪಾರ್ಶ್ವ ಜಾನು 


ಪಾರ್ಶ್ವಜಾನು (ನಾ,. [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು ; 
£ “ಸವ:ಪಾದದಿಂದ ನಿಂತುಕೊಂಡು ಒಂದು ಕಾಲಿನಿಂದ ತೊಡೆಯ 
ಹಿಂಭಾಗವನ್ನು ತಾಗಿಸಿ, ಒಂದು ಕೈಯನ್ನು ಮುಷ್ಟಿ ಹಸ್ತದಿಂದ 
ಎದೆಯ ಹತ್ತಿರದಲ್ಲೂ ಇನ್ನೊಂದು ಕೈಯನ್ನು ಅರ್ಧಚಂದ್ರಹಸ್ತ 
ದಿಂದ ಸೊಂಟದ ಹತ್ತಿರದಲ್ಲೂ ಹಿಡಿಯುವುದು. ಹೀಗೆ ಎರಡು 
ಪಾರ್ಶ್ವಗಳಲ್ಲೂ ಮಾಡುವುದು. ಯುದ್ಧ. ನಿಯುದ್ಧ[ಜಟ್ಟಿಕಾಳಗ] 

ಮೊದಲಾದುವನ್ನು ಅಭಿನಯಿಸ:ವಾಗ” 

ತಲಪುಷ್ಪಪುಟ, ಲೀನ ತಲಸಂಸ್ಫೋಟಿತ, 
ಪಾರ್ಶ್ವಜಾನು . . . ನಾಗುಪಸರ್ಪಿತ, ಗಂಗಾವತರಣ .ಈ ನೂಜಕೆಂಟು 
£ರಣ:ಗಳ' (ಉಾಸ್ಕರೆಂ. ೪-೪೨೮) [ಸಂ,) 

ಪಾರ್ಶ್ವದ್ವಯ (ನ.). [ನಾಟ್ಯ] ಹದಿಮೂರಂ ವಿಧವಾದ ಹಸ್ತಕ್ಷೇತ್ರ 
ಗಳಲ್ಲಿ ಒಂದಂ : ಪಾರ್ಶ್ವದ್ವಯ, ಪುರಸ್ತಾತ್‌, ಪಶ್ಚಾತ* . 
ಕಟಿಶಿರ, ಊರುದ್ಧ್ದಂದ್ರ್ವ ಈ ಹದಿಮೂಜು ಹಸ್ತಕ್ಷೇತ್ರಂಗಳ್‌ (ಕಾಸ್ಕೆರಂ. 


ಇವೇ (ರಾಸ್ಮರಂ. ೩೦೦ 


ಗರ್ಮಾನುವಾದ) « 
6 


೪-0೦8ವ). [ಸಂ.) 
ಪೂರ್ಶ್ವನಾಥ (ನಾ). ೧. ಇ ಪಾರ್ಶ್ವ ೭ : ಕವಿಕುಳತಿಳಕಪ್ರಣೂತ 
ಪಾರ್ಶ್ವನಾಥಪ್ರಣೀತಮಪ್ಪ ಪಾರ್ಶ್ವನಾಥಚರಿತಪುರಾಇದೊಳ್‌ ಕಥಾ 


ವತಾರವರ್ಣನಂ(ಶಾರ್ಶತ್ರ. ೦-೦೬೩ ಗವ್ಯ). ೨. ಐಪಾರ್ಶ್ವ ೯ : ಸಂಪೂರ್ಣ 
ಮಾಯ್ತ್ತು £ವಿಪ್ರಸ್ತುತಪಾರ್ಶ್ವನಾಥಚರಿತಂ ಪಾರ್ಶ್ವೊೋದಿತಂ (ಶಾರ್ಶಶ್ರ. 
0೦೬ 0೬). [ಸೆಂ.] 

ಪಾರ್ಶ್ವನಿಕುಟ್ಲಿಕೆ (ನಂ). [ನಾಟ್ಯ] ನೂರೆಂಟಂಕರಣಗಳಲ್ಲಿ ಒಂದರ; 
ಐ” ಪತಾಕಹಸ್ತಗಳಿರಡನ್ನೂ ಸ್ವಸ್ತಿಕದಂತೆ ಹಿಡಿದೂ, ಒಂದು 
ಕೈಯನ್ನು ಮೇಲ್ಮುಖವಾಗಿಯೂ ಇನ್ನೊಂದನ್ನು ಕೆಳವಬಖ 
ವುಗಿಯೂ ಮಾಡಿ, ಮೇಲ್ಮುಖವಾಗಿರಂವ ಕೈಯನ್ನ ಪಾರ್ಶ್ವದಲ್ಲಿ 
[ಪಕ್ಕೆ ಯಲ್ಲಿ] ನಿಲ್ಲಿಸಿ, ಕೆಳ ನಉಖವಾಗಿರುವ ಕೈಯನ್ನು ಪರ್ಶ್ವಕ್ಕೆ 
ಪಕ್ಕೆಗೆ] ತರುವಾಗಲೇ ಆ ಪಾರ್ಶ್ವದ ಕಾಲನ್ನೂ ಅಂಗಾಲು 
ಮೀಲ್ಮೂಖ ಮಾಡಿ ಪಕ್ಕೆಯ ಹತ್ತಿರಕ್ಕೆ ತಂದು ಕೈಗೆ ವುಟ್ವಿಸಂವು 
ದಲ್ಲದೆ ಇನ್ನೊಂದು ಕೈಯನ್ನು ಮೇಲಕ್ಕೆ ಚಲಿಸಂವುದಂ. ಹೀಗೆ 
ಎರಡು ಪಾರ್ಶ್ವಗಳಲ್ಲೂ ಪರ್ಯಾಯವಾಗಿ ಮಾಡುವುದು” 
(ಈಾತ್ಮರಂ. 3೪೬ ಗರ್ಕಾಶುಶಾದ): ಶಲಪುಷ್ಪಪುಟ, ಲೀನ, ವಿವರ್ಶಿತ 
ಪಾರ್ಶ್ವನಿಕುಟ್ಟಿಕ, ಚಕ್ರ ಮಂಡಲ, ಉರೋಮಂಡಲ , , , ವೃಷಭಕ್ರೀಡಿತ. 
ನಾಗಾಪಸರ್ಪಿತ. ಗಂಗಾವತರಣ ಈ ನೂಟಕೇಟು ಕರಣಗಳ" 
(ಉಾಸ್ಮಕಂ. ೪ 9೨ 5). [ಪಾರ್ಶ್ವ--ನಿಕುಟ್ಟಕ) 

ಪಾರ್ಶ್ವಪಾದಾಸನ (ನಂ). [ಯೋಗ] ಒಂದು ಬಗೆಯ ಆಸನ : 
ಬಂಂಖ್ಯವಾದ ಕೆಲವು ಆಸನಗಳು. ಅಷ್ಟವಿನ್ಮಾಸಗಳು ೧. ಉತ್ತಾನಾಸನ 

, ೨ ೩೩. ಪಾರ್ಶ್ವಪಾದಾಸನ , »- ೬ ೩೯. ಛೈರವಾಸನ ಇತ್ಯಾದಿ 

ಗಳನೇ: ವಿವೆ (ಕಾರೆದ. ೦೬೭). [ಸಂ.3 

ಹಾರ್ಶ್ವಭಂಗಿನಿ (ನು). ಮಂಗ್ಗೂಲಲ್ಲಿರುವವಳು; ಪತ್ನಿ: ನಿನ್ನನ್ನು ಸೆರೆ 
ಯಲ್ಲಟ್ಟು ತನ್ನ ಪಾಶ್ವ ಭಾಗಿನಿಯನ್ನೂಗಿ ಮಾಡಿಕೊಳ್ಳಲು ಪ್ರಯತ್ನಿಸು 
ಹ್ರಿರುವ ಆ ಅಧಮ ಕೇಶವರಾಯನೇ ನನ್ನ ಪತಿ (ಅಂಬಳೆ. ೩೬). 

[ಸಂ. ಪಾರ್ಟ್ವಭಾಗಿನೀ) 

ಕನರ್ಶ್ವಮಂಡಲ (ನಾ). [ನಾಟ್ಯ] ಮೂವತ್ತು ಬಗೆಯ ನೃತ್ತ 
ಹಸ್ತಗಳಲ್ಲಿ ಒಂದು : ಚತುಂಸ್ರ, ಉದೃತ್ತ, ತಲಮುಖ . . . 
ಪಾರ್ಶ್ವಮಂಡಲ, ಉರೋಮಂಡಲ . . . ಅಲಪದ್ಮ. ಉಲ್ಬಣ, ವಲಿತ, 
ಲಲಿತ-೫ ಮೂವತತ್ತಿ ನೃತ್ತಹಸ್ತೇಗಳ್‌ (ಉತ್ಕಕು. ೨-೪9 ರ) ; ಈ ಕೆಳಗೆ 
ಹೇಳರುವ ಹಸ್ತಗಳು ನೃತ್ತಹಸ್ತಗಳು-೧. ಚ:ರಸ್ರ, ೨. ಉದ್ಭೃತ್ತ 
೬ * , ನಿಶಿ, ಪಾರ್ಶ್ವಮಂಡಲ (ಆರ್ಕ. ೪೯). [ಸಂ.] 


೫೫೪೫ 


26 


40 


46 


ಪುರ್ಷ್ಲ್ಸಿ 
ಪಾರ್ಶ್ವವರ್ತಿ (ನಾ). ಸಹಾಯಕ ; ಸೇವಕ. 
ಪಾರ್ಶ್ವವಾಯು (ನ್ಯಾ). ಹದ ಅರ್ಧಭಾಗದ 
ಉಡುಗಿಸಂವ ವಾತರೋಗ; ಲಕ್ವ: ಮಾತು ನಿಲ್ಲಬಹುದು, ಪಾರ್ಶ್ವ 
ವಾಯು ಬರಬಹುದು (ಕೆಲರೋ. ೩೦) ; ಜಯಜಯ ವತಿರಾಗವು ಪಾರ್ಶ್ವ 
ವಾಯುವನ್ನು ಗುಣಪಡಿಸುವುದೆಂಬ ನಂಬಿಕೆಯಿದೆ 
`'ಅರ್ಧೂಂಗವಾಯಂ' ಪರಾ. [ಪಾರ್ತ್ಯ* ವಾಯು) 
ಪಾರ್ಶ್ವಶೂಲೆ (ನಾ). ಪಕ್ಕೆಗಳಲ್ಲಿ ಉಂಟಾಗುವ ನೋವು; ಪಕ್ಕ ಶೂಲೆ : 
ಹೊಟ್ಟೆಶೂಲೆಗೆ, ಪಾರ್ಶ್ವಶೂಲಿಸೆ :ಒಳ್ಳಿತಾದ ಮೆಣಸು ಹೊನ್ನು 
ತೂಕವನ್ನು ವೀಳ್ಯದೆಲೆಗೆ ತೊಡೆದು ಆ ಎಲೆ ಮೆಲ್ಲಲು ಹರ (ಕಿನ್ಮೆ ವಿ. ೦೨೩) ; 
ಗರುಗ, ಒಳ್ಳಿಸೊಂಡೆ . . . ವಾಬಿ:ವಿಳುಗ - ಇಷ್ಟನ್ನು ಚೂರ್ಣಿಸಿ, £ಲ್ಕವ 
ಮಾಡಿ ಕದಡಿ, ತೈಲಪ;್ವದಲ್ಲಿಳುಹಿ ಪಾನವ ಮಾಡಲು. . - ಪಾರ್ಶ್ವ 
ಶೂಲೆ, ಗ್ರಹಣಿ, ಅಗ್ನಿಮಾಂದ್ಯ. ಇವಿಷ್ಟು ಪರಿಹ3ವಹ:ದು (ಸಳವ. ೨೨೬): 
[ಪಾರ್ಶ್ವ --ಶೂಲೈ) 
ಪಾರ್ಶ್ವೆಸ್ಥ (ನಾ). ೧. ವಿಟಪುರಂಷರಲ್ಲಿ ಒಂದು ಬಗೆ ; ಹತ್ತಿರದ 
ವಃನೆಯಲ್ಲಿ ವಾಸಿಸುವ ವಿಟ,-ಜಾರ:;ಸ್ತ್ರೀಯಿದ್ದ ಮನೆಯ ಬಿಟ್ಟು ಕೆಲದ 


ಮನೆಯೊಳರ್ಪನಂ ಪಾರ್ಶ್ವಸ್ಥನೆಂಬುದು (ರುಂ. ೨೩೨). ೨. ಸೂತ 


[ಸೆಂ. ಪಾರ್ಶ್ವವ ೯ನ್‌] 


4 me 
ಇತಲನೆಯನಂ 
ಕ್‌ 


(ಫಾರ. ೩೪೪). 


೨ 
ಧಾರನ ಸಹಾಯಕ. (ಸಂ.) 
ಪಾರ್ಶ್ರಸ್ವಸ್ತಿಕೆ (ನಾ). [ನಾಟ್ಯ] ಮೂವತ್ತೆರಡು ಅಂಗಹಾರಗಳಲ್ಲಿ 


ಒಂದಂ; ಐ "ಒಂದು ಪಾರ್ಶ್ವದಲ್ಲಿ ದಿಕ್‌ಸ್ವಸ್ತಿಕವನ್ನೂ ಇನ್ನೊಂದಂ 

ಪಾರ್ಶ್ವದಲ್ಲಿ ಅರ್ಧನಿಕುಟ್ಟಕವನ ಇ. ಪುನಃ ಪಾರ್ಶ್ವವೃತ್ಕ್ಯಾಸ ದಿಂದ 

ಅದೇ ಕರಣಗಳನ್ನು ಮಾಡಿ ಅಪವಿದ್ದ, ಊರೂದ್ವೃತ್ತ, ಆಕ್ಷಿಪ್ತ, 
ನಿತಂಬ, ಕರಿಹಶ್ತ, ಕಟೀಛಿನ್ನ ಈ ಕರಣಗಳನ್ನು ಕ್ರವನವಾಗಿ ಮಾಡು 
ವುದಂ” (ಕಾಸ್ಕರಂ. ೩೦6 ಗರ್ಮಾನುವಾದ) : ಸ್ಮಿರಹಸ್ತ, ಪರ್ಯಸ್ತ 
ಪಾರ್ಶ್ವಸ್ವಸ್ತಿಕ. ಭ್ರಮರ .- . . ಸ್ವಸ್ತಿಕರೇಚಿತ ಈ ಮೂವತ್ತೆರಡು 
ಅಂಗಹಾರಂಗಳ ಪೆಸರು (ಉತ್ಕಕಂ. ೩-೭ ವು. [ಪಾರ್ಶ್ವ ಸ್ವಸ್ತಿಕ) 

ಪಾರ್ಶ್ವಾಗತ (ನಾ).[ಚಿತ್ರಶಾ] ಒಂದು ವಸ್ವಣ್ತಿವಿನ ಮಗ್ಗುಲು ನೋಟ; 
ಖಯಂಜ್ವಾಗತ, ಅರ್ಧಯಜ್ವಾಗತ, ಪಾರ್ಶ್ವಾಗತ, ಸಾಚಿ ಮತ್ತು 
ದ್ವ್ಯರ್ಧಾಕ್ಷ ಎಂಬ ಪಂಚವಿಧ ಸ್ಮಾನಕಗಳಲ್ಲಿ ಒಂದ: : ರೆಂಜಿಸುಗುಂ 
ಪಾರ್ಶ್ವಾಗತಂ . - - ತದ್ವಿದ್ಮರಂ ಮೆಚ್ಚೆಸ:ಗುಂ ದ್ವ ರ್ಧಾಕ್ಷಮೆ:ಬಂತಿರೆ 
ಸೊಗಯಿಸ:ತಿರ್ಪಂಗನಾಭಂಗಿಯಂ ಚಿತ್ರಿಸಿ ಚಿ ತ್ರ ಕ್ಯಾ ಯುವೊ ಯ್ದ 
ಮದನನೆನೆ ಮಹಾದೇವಿ ಕಣ್ಣೊಪ್ಪಿ ತೋರ್ಪಳು 
" ಪಾರ್ಶ್ವಗತ ' ಪರಾ. [ಸ9.) 

ಪಾರ್ಶ್ಚ್ವೋತ್ತಾನಾಸನ (ನಾ). [ಯೋಗ] ಒಂದು ಬಗೆಯ ಆಸನ: 
ಮುಖ್ಯವಾದ ಕೆಲವು ಆಸನಗಳು. ಅಷ್ಟವಿನ್ಕಾಸಗಳು ೧. ಉತ್ತಾನಾಸನ, 
೨. ಚತುರೆಂಗದ:ಡಾಸನ . ೬೬. ಪಂರ್ಶ್ವಕೊೋಣಂಸನ. ೬೭. 
ಪಾರ್ಶೊೋತ್ಪಾನಾಸನ , , , ೭೯. ಭೈರವಾಸನ ಇತ್ಯುದಿಗಳನೇಕವಿವೆ 
(ಕಾರೆರ. ೦೬೭), [ಸ:.) 

ಪಾರ್ಪದ (ನು). ೧. ಸಭೆಯಲ್ಲಿರುವವನು; ಸಭಾಸ ಸಕಲಧನೇಶ 
ಮುಖ್ಯರು ಪಾರ್ಷದೋತ್ತ ಮರೆ (8ಫಾಗ. ೦೦.೬: ೨೬. ವಿ. ಪರಿಚಿಂರಕ : 
ಅವರನ್ನು ಜಯವಿಜಯರೆಂಬ ಬಂರ್ಷದರು ತಮ್ಮ ಕೈಯೊಳಗಿನ ವೇತ್ರ 
ಯೆಷ್ಟಿಯಿಂದ ಪ್ರತಿಬಂಧಿಸಿದರು (ಉನುಕ. ೭೨೦). ಸಂ.) 


(680. 2-98). 


ಪಾರಿ (ನಂ). ೧. ಪಾದದ ಹಿಂಭಾಗ; ಒಮ್ಮಡಿ 1: ಗೊ[ಢ)ಗುಲ್ಬ 
ಪಾರ್ಷೀಗಳನೊಳಕೆ ಇಂಡ ಮನುಒಜಮಾಂಧಾತನ ಪೊಜಅಡಿಗಳ* 


ವಿರೋಧಿಭೂಪಾಳರನಡಿಗೆಣಗಿ:ದ 
ಊರ್ಮೊೋನ್ನತಂಗಳಾದುವು (ಶಂಕಳಾ. ೨-೩೯ 7); 
ವಾಕ್ತ )ಣಿಧಿಯೊಳೆ ಬೆಸಂಬೆತ್ತು ಕಾಲ್ಲೋವ €ೂರಂಕಂಸದಿಂದಂಗುಷ್ಮದಿಂ 


ಸಂತೊ:ಷದೊಳ:ನ್ನತಂಗಳಂದಂತೆ 


ಕು ಮೌ 
ಒಸಟಂಬ E೯೩ ಯೂ 


ಪಾರ್ಷ್ಲಿಗಮನ 


ಪಾರ್ಷೀಯನಳವಡಿಸುತ್ತುಂ - * - ಬಂಬಲ್ವರಿಯಿಸಿ (ಶುರ್ರಶು, ೪-3); 
ಪರಿಮತ್ಲಿಪ್ರಂ ಪತಿತಂ . .. ಅಂಗುಲಿ ಸಂಗತಮಿಾಯೆಂಟುಂ ಸಮಂತು 
ಪಾರ್ಷೀಯ ಭೇದಂ (ತ್ಕರು. ೩-6೦0). ವಿ. ಸೈನ್ಯದ ಹಿಂಭಾಗ. 
೩. ಹಿಂಬದಿ; ಹಿಂಭಾಗ : “ ಪರಭಾಗ: ಪಾರ್ಷಿ ಮಡು ? (ಠಸ್ತಾಕೋ, 
೬೩-೨). ೪. ಹಿಂದಿನಿಂದ ಹಿಡಿಯುವುದಂ,“ಆಕ್ರವಿಸಂವುದಂ : 
* ಹಿಂದೆ ಹಿಡಿವಲ್ಲಿ ಮಡದಲ್ಲಿ ಪಾರ್ಷ್ನಿಯೆಂದೆನಿಕು ” (ಮಂಗರಾ. ೦೪೨-೨೦). 
೫. ಹಿಂದಿನಿಂದ ಹಿಡಿಯಂವವನಂ, ಆಕ್ರವಿಂಸಂವವನು ; ಪಾರ್ಟಿ 
ಗ್ರಾಹಕ : “ಹಿಂದೆ ಸೆಳೆವನಲ್ಲಿಯುಂ, ಮಡದಲ್ಲಿಯುಂ ೨. ಪಾರ್ಹ್ನಿ 
ಯೆಂಬುದು " (ಕರಾಯು. ೦೩೭-೩೬). ಓ. ರಥದ ಅಚ್ಚಿನ ಮಂಂಭಾಗ,. 
ತಂದಿ. ೭. ಒದೆತ; ತುಳಿತ. ಆ. ಜಯಂವನ್ನು ಹೊಂದುವ 
ಅಪೇಕ್ಷೆ. ೯. ತನಿಖೆ ; ವಿಚಾರಣೆ. ೧೦. ಸ್ವೇಚ್ಛಾ ಚಾರದಿಂದಿರು 
ವವಳು; ಸ್ವೈರಿಣಿ. ೧೧. ಕಂಂತಿಯ ಒಂದು ಹೆಸರಂ. [ಸಂ.] 
ಪಾರ್ಪ್ಲಿಗಮನ (ನಾ). [ನಾಟ್ಯ] ಹಿವ್ಮಡಿಗಳನ್ನೂರಿ ಹಿಂದಕ್ಕೆ ನಡೆಯಂ 
ವುದಂ; ನೃತ್ಯದಲ್ಲಿ ಒಂದಂ ಭಂಗಿ : ಪಿಂತಣ್ಣೆ ಮಡಗಳಿಂದಂ ಸಂತತ 
ನಡೆಯಲೈ ಪಾರ್ಷ್ಸಿಗಮನಮೆನಿಕ್ಕುಂ (ಕಾಸ್ಮ6ಂ. ೨-೦೦೦). 
[ಪಾರ್ನ + ಗಮನ್ಮ) 
ಶಾರ್ಜ್ಲಿಗ್ರಾಹಕ (ನು). ಹಿಂಭುಗದಲ್ಲಿದ್ದ ವೆಂಲೆ ಬೀಳುವ ಶತ್ರು : 
ಅದಂ £ಂಡು ₹ಪ್ಪವಿಸಾಯದೆ ಚಪ್ಪರಿಸುವ ಮಂಡಳೀರುಮನಡಂಗದಾಟ 
ಎಕರುಮಂ ಒತ್ತಿ ಬರ್ಪ ಪಾರ್ಹಿಗ್ರಾಹರರುಮನಅಳದು (60. ೪-೪೨ ವ). 
[ ಪಂರ್ಸ್ಸಿ--ಗ್ರಾಹಕ ) 
ಪಾರ್ಲ್ಲಿಪಾರ್ಶ್ವಗತ (ನಾ). [ನಾಟ್ಯ] ಇಪ್ಪತ್ತುಮೂರಂ ದೇಶೀಯ 
ಸ್ಮಾನಕಗಳಲ್ಲಿ ಒಂದು;  “ ಒಂದು ಪಾದದ ಒಳಭಾಗದಲ್ಲಿ 
[ಕೀಲಿನಲ್ಲಿ) ಇನ್ನೊಂದು ಕಾಲಿನ ಹಿವ್ಮಾಡಿಯನ್ನು ಅಡ್ಡಲಾಗಿರಿ 
ಸಂವುದಂ” (ಕಾಸ್ಕಕಂ. ೩೩೦ ಗರ್ಕಾನುವಾರ)  ಪದದೊಳಪಾರ್ಶ್ವಮನಿತರದ 
ಪದಪಾರ್ಷಿ(ಯುಮೊಂದೆ ಪಾರ್ಟ]ಪಾರ್ಶ್ವಗತಾಖ್ಕಂ (ಕಾಸ್ಮರಂ. ೩-೪೦). 
[ಸಂ.) 
ಪಾರ್ಪ್ಲಿರೇಚಿತ (ನಾ). [ನಾಟ್ಯ] ಮ ಇವತ್ತೆ ದರಿ ದೇಶೀಯಭೌಮ 
ಚಾರಿಗಳಲ್ಲಿ ಒಂದು ; ಓಣ “ ಪಾರ್ಷಿಪಾರ್ಶ್ವಗ:ಸ್ಮಾನಕದಲ್ಲಿ 
ಹಿಮ್ಮಡಿಯನ್ನು ರೇಚಿತ ಮಾಡುವುದು” (ಕಾಸ್ಕರೂ, ೩೨೨ ಗರ್ಮಾಶುವಾರ) : 
ರಥಚಕ್ರ, ಪರಾವೃತ್ತತಲ, ನೂಪುರ . . . ವಿಶ್ಲಿಷ್ಟ, ಪಾರ್ಟ್ಲ್ಲಿರೆ:ಚಿತ, 
ಊರಾತಾಡಿತ . . , ಅರ್ಧಸ್ಮಲಿತ, ಸೆಮಸ್ಟಲಿತ; ಈ ಮೂವತ್ತೆ ಬದು 
ದೇಶಿಯ ಸಂಬಂಧದ ಭೌಮಚಾರಿಗಳು (ರಾಸ್ಕರಂ, ೬-೦೬ ಐ). 
[ಪಾರ್ಸಿ ಇ ರೇಚಿತ ) 
ಪಾರ್ಲಿವಿದ್ಧ (ನಾ). [ನಾಟ್ಕ] ಇಪ್ಪತ್ತುವಂೂರು ದೇಶೀಯಸ್ಕೂನಕ 
ಗಳಲ್ಲಿ ಒಂದು;  " ಒಂದಂ ಕಾಲಿನ ಹಿಮ್ಮಡಿಯ ಮೇಲೆ 
ಇನ್ನೊಂದು ಕಾಲಿನ ಹೆಬ್ಬೆಟ್ಟನ್ನು ಇಡುವುದು” (ಉಸ್ಕರಂ. ೬೩೦ 


ಗರ್ಮಾಸವಾದ) : ಚತುರಸ್ರ, ಪಾರ್ಷ್ಟಿವಿದ್ಧ . . . ಚರಣಂ ಮಡದೆೊೊಳಗನ್ಮದ 
ಚರಣದ ಪೆರ್ಬೆಟ್ಟನಿರಿಸೆ ಪಾರ್ಜ್ಜಿಯ ವಿದ್ಧಂ (ಉಸ್ಕರು. ೭-೩೯). 
[ಸಂ.] 


ಪಾರ್ಸಲ್‌ 'ಪಾರ್ಸಲ್ಲಂ' ನೋ. 

ಪಾರ್ಸಲ್ಲು, ಪಾರ್ಸಲ್‌, ಪಾರ್ಸೆಲ್‌ (ನಂ). (ಸಾಮಾನ್ಯವಾಗಿ ಟಪಾಲು 
ಮೂಲಕ ಕಳಿಸಂವ) ಕಟ್ಟಿದ ವಸ್ತು; ಭಂಗಿ : ಬುಟ್ಟಿಗಟ್ಟಲೆ ಹಣ್ಣು 
ಗಳನ್ನು ಪೂರ್ಸಲ್ಲು ಮಾಡಿ ಊರಿಗೆ ಕಳಿಸಿದರು (69). ಪಾರ್ಸಲ್‌ : 
ನೀವು ನವ್ಮಿಬ್ಬರಿಗೂ ಪಾರ್ಸಲ್‌" ಮಾಡಿ ಐಳಿಸಬ್ದೇಲ೨ (ಸಮಣ. ೩೨೩). 
ಪಾರ್ಸೆಲ್‌ ; . . ಓಂದು ₹ಟ್ಸಾಗಿ ₹ಟ್ಟಿದ ಸಾಮಾನು; 
ಮೂಟೆ; ಭಂಗಿ " (parcel: ಇಂಕರಿ). [ಆ ಇಂ. Parcel] 


“ಹರೇ. 


೫೫೪೬ 


ಪಾರ್ಸಿ *ಪಾರಿಸಿ' ನೋ. 

ಪಾರ್ಸಿಕ "ಪುರಶಿಕ' ನೋ. 

ಪಾರ್ಸೆಲ್‌ "ಪಾರ್ಸಲ್ಲು' ನೋ. 

ಪಾರ, ಪಾಲ್ಕು, ಹಾಲ್ಕು (ನಾ). ೧. ಸಸ್ತನಿಗಳು ತಮ್ಮ ಸಂತಾನ 
ಪೋಷಣೆಗಾಗಿ ಅವುಗಳಿಗೆ ಕುಡಿಸಂವ, ಸ್ತನಗ |ಂಧಿಗಳಿಂದ ಉತ್ಪತ್ತಿ 
ಯಾಗಂವ ಬಿಳಿಯ ಬಣ್ಣದ ದ್ರವ; ಕ್ಷೀರ : “ಕ್ಷೀರಂ ದುಗ್ಮಂ ಪಾಲ್‌” 
(ನಸ್ತುಳೋ. ೪೨-೦): ಕಿಟ್ಲಾನೇಶ್ವರದಾ ದೇವರು ಪರವರಿಯೆ ಭತ್ತಮುಂ 
ಕವಿಲೆಯ ಪೂಲುಂ ಎಟ್ಟುಂ ೫ ೫ ೫ (ಎಳೆ. ೪1. ಕೊಕ್ಕೆ. ೩೭-೩; ಸು. 6751); 
ಮಜುಗುವ ಪಾಲ್ಗಳೆಯ ಪನಿಗಳಂ ಬೆರಹಿದವೋಲ್‌ (೪5ರ. ೦-೩೪): 
ಬಡಿಗಂಡನಿಲ್ಲ ಪಾಲನೆ ಕಂಡಂ (ಕಕಠಾ. ೭-೦೪). ೨. (ಕಳ್ಳಿ, ಎಕ್ಕ 
ಮುಂತಾದ) ಕೆಲವು ಸಶ್ಮಗಳಂ ಸೃವಿಸಂವ ಬಿಳಿಯ ರಸ: 
ಒಳದೊಂಡಿನ ಪಾಲ್ಲಳುಮಂ ಪೀರ್ದಿಂಗೊರಲ್ಲಳುದ ನೀರ್ವಕ್ಕಿಗಳ ಸುಸಿಲ 
ಮಸಕದಿಂಚರಂಗಳುಮಂ . . . ನೆಗಟಿ.ತ್ತವಿರ್ಪೆಂ (ಕಾರಣ. 33); 
ಪಾಲೆಂಬ ತೆಜದೆ ಪಶುವಿನ ಪಾಲಂ ಪೋಲುವುವೆ ನಾಯ ಇಳ್ಳಿಯ 
ಪೂಲ್ಮ್ಗಳ (ಆಕ್ಸಿ. 3-೬೬): ಪಾಲೆಂಬ ನಾಮಮಾವಿನೆ ಪಾಲಿಂಗಂ ನಾಯ 
ವಟದ ಕಳ್ಳಿಯೊಳಾದಾ ಪಾಲಿಂಗಮಕ್ಕುಮಾದೊಡ ಪಾಲೊಳ್ಳುಂ ಸವಿಯು 
ಮದಜಕೊಳೇಂ ಸಮನಿಕುಮೇ (ರರ್ಕಾಮ್ಕು. 0-093). ಹಿ. ತೆಂಗಿನ 
ಕಾಯಿ, ಕಬ್ಬು ಮಂಂತಾದುವುಗಳ ರನ: (೪): ೪. ಸಿಡುಬು 
ಮೊದಲಾದುವುಗಳಿಗೆ ಮದ್ದಿನಂತೆ ಉಪಯೋಗಿಸಂವ ಲಸಿಕೆ : (9). 
೫. ಬಿಳಿಯ ಬಣ್ಣ; ಬಿಳಂಪು: "ಪೂಲ್ತೂತ್ತ' ಪರಾ. ೬. ಸಾಮಾನ್ಯ 
ವಾಗಿ ಬತ್ತ, ಗೋಧಿ ಇತಾದಿ ಏಕದಳಧಾುನ.ದ ಬಲಿಯದೆ 
ಇರುವ ಎಳೆಯ ಕಾಳಿನಲ್ಲಿರಂವ, ಪಿಷ್ಟಾಂಶದಿಂದ ಕೂಡಿರುವ 
ಬಿಳಿಯ ರನ: ಪಾಲ್ದುಂಬಂ', 'ಪಾಲ್ಹೆನೆ' ಪರಾ. ಪಾಲ್ಕು: ೧. 
₹ಅಕಿಯಿತ್ತೈ ಸುರಧೇನು ಪಾಲನೂ (ಸಂಠಕ ೬೯೭): ಚಿಲುಪಾಲು 
ತಂಬಾಲು ಕೆನೆವೆರಸಿದ ಪಾಲು ಸುಲಲಿತ ಬಟ್ಟವಾಲುಗಳೆ ಸಲೆ ಟ್ಟು 
ಮೊಸರುಗಳ* ಗಟ್ಟಿ ಕೈ ಮಂಜ್ಮಿಗೆಗಳ ಲಲನೆಯರು ಣಬಡಿಸಿದರೆ (೪50. ೪-೯0); 
ಗೊಲ್ಲ ₹ರೆದಾ ಧ್ವನಿಯ ಕೇಳಿ ಎಲ್ಲ ಪಶುಗಳು ಬಂದವಾಗ ಚಲ್ಲಿ ಸೂಸಿ ಪಾಲ 
ಕರೆದು ಅಲ್ಲಿ ತುಂಬಿತು ಬಿಂದಿಗೆ (ಗೋಹಾಠು. ೪0). ಹಲ್ಲು ; ೧. “ಆ 
ವುಧಸ್ಮಂ ಪಯಂ ದುಗ್ಮವತಾ ಕ್ಷೀರಮೆನಲಾವುಗಳು ಇಜಕಿವ ಹಾಲಕ್ಕೂ” 
(ನುಂಗಣಾ. 8೪-8); "ಲ್ಲ ನಾಗರ ಕಂಡರೆ ಹಾಲನೆಅಕಿಯೆಂಬರೆು (ಜರ. ೦೯): 
ಹಾಲ ಸಾಗರ ಮನೆಯ ಸೆಜ್ಮೆಯ ಮೇಲೆ ಶೇಷನ ಹಾಸು (ತಂಠತ. ೬-೦): 
ಹುಳಿಗಲಸಿದರೆ ಕೊಡನ ಹಾಲವೊಲಳಿವುದೇ ಕ್ಷೀರಾಂಬುನಿಧಿ (ರರ. 
೩-೩-೪೦). ೨. ಎಷ್ಟೆಲ್ಲ ಔಷಧ ಹಾಕಿಕೊಂಡವನಿಗೆ ಳ್ಳೀಹಾಲಿನ 
ಹೆದರಿಕೆಯೆ! (ಕಂಣತು. ೦೪); ಎಕ್ಕದ ಹಾಲು, ಕೋಲುಗಳ್ಳಿಹಾಲು ಮತ್ತು 
"ಣೆಗಿಲುಹಾಲು ಈ ಮೂರು ಸಸ್ಮಕ್ಷೀರಗಳನ್ನು ಒಂದೊಂದು ತೆೊಟ್ಟೂ 
ಸೇರಿಸಿ ರೊಟ್ಟಿ ಹಾಕಿಸಿಕೊಂಡು ತಿನ್ನು (ಕನ್ನೂರು. 0೩೩); ಈ ಗಿಡಗಳನ್ನು 
- * * ಮೈಸೂರ ನಾಡಿನಲ್ಲಿ ಬೆಳಸುತ್ತಾರೆ. ಇದರೆ ಹಾಲಿನಿಂದ ರಬ್ಬರನ್ನು 
ತಯಾರಿಸುತ್ತಾರೆ (ಸತ್ಯಕಾ- 048)- ೩. ಮಾಘ ಫಾಲ್ಗುಣದಲ್ಲಿ ಗಾಣವನ್ನು 
ಹುಕಿದರೆ ಅಷ್ಟರಲ್ಲಿ ಬಿಸಿಲು ಬಲಿತು ಓಬ್ಬಿನ ಹಾಲು ಸ್ವಲ್ಪು £ಡಿಮೆ 
ಆಗುವದು (ಕೈಏಶ್ರ. ೦68); ₹ಬ್ರಿನ ಗಣೆ ಡೊಂಕು, ಅದರ ಹಾಲದು 
ಡೊಂಕೆ ರಸಿಕಾ ಪೇಳೊ (ಗಂ. ೩೨-0); ಗಾಣದ ಚನ್ರಗಳಲ್ಲಿ ಕಬ್ಬು ಜಜ್ಜಿ 
ಹೋಗಿ ಆದರಿಂದ ಹಾಲು ಸುರಿಯುತ್ತಿತ್ತು (೪ಠತ್ರ. ೩-69೨). "ಕೀಯಿ 
ಹೂಲಂ' ಪರಾ. ೫. "ಹಾಲಂಗಲ್ಲಂ', * ಹಾಲಂಗಾರೆ ' ಪರಾ, 
೬. ಧೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿಗೊನಿ ಬಾಗಿ ಹಾಲ 
ಸುರಿದಾವ (689. 86). ಪ. 5ಂಕಂಮಾರತೆ; ಕೋಮಲತೆ; ಮೃದುತ್ವ: 
*ಹಾಲಂಗಲ್ಲ', "ಹಾಲಂಗೆನ್ನೆ' ಪರಾ. 


ಪಾಲ್‌, ೫೫೪೭ ಪಾಲ್‌, 


ಖಾಲ ಪೊನಲ್‌ - ಹಾಲಿನ ಹೊಳೆ : ಪಾಲ ಪೊನಲ್‌ ಪೊದಟಕ್ಹೊದವಿ 
ಸೌಂದರಮಂದರಕಂದರಂಗಳಂ ಶೈಲದರೀಗೃಹಂಗಳುಮನೊರ್ಮೆಯೆ ತೆಕ್ಕನೆ 
ತೀವಿ . . . ಪರದತ್ತು ನಗೋಪಕಂಠದೊಳ' (8ಶಪು- 9-೬೩)- ಪಲ 
ಮುನ್ನೀರ್‌ ಇ ಹುಲಿನ ಸಮುದ್ರ; ಕ್ಷೀರಸಾಗರ: ಪಾಲ ಮುನ್ನೀರ್‌ 
ತೆರೆಯಂತಿರ್ದುತ್ತರೀಯಂ ನೆಲದೊಳಲೆಯಿಸುಶ್ತಿರ್ದ ಮೂಧಾ 
ಭಿಷಿಕ್ರರ* ಬೆರಸು . . . ಬಂದನಾ ಸಾರ್ವಭೌಮಂ (ಕಾದಂಉ. ೨೬೪): 
ಎನ್ನ ದೇಹದ ಬೆಮರ್ವನಿಯೊಳೊಗೆದರ್‌ ಪಾಲ ಮುನ್ನೀರ ಮಗಳಿಆಅ3ಯ 
ಬೊಮ್ಮರ* (ಶದ್ಮಕಾ. ೦೦-೨೩). ಪಾಲುರ್ಕು, ಹಾಲುಕ್ಕು - ಹಾಲು ತುಂಬಿ 
ಕೊಂಡು ಹೊರಬರಂ; ಹಾಲಂ ಸೂಸಂ: ಭುವನಸಂಭ್ರಮದೊಡನೆ 
ತಾಯೆರ್ದೆಗೆ ಪಾಲುರ್ಕಿ ಬರಲೆೊಂದಿರುಇ', ಕನಸಿನೊಳ್‌, ದುಗ್ಗಾಬೃಯಂ 
ಕಂಡು ನಲಿದ * ದೇವಿ ಕೌಸಲೈ (ಕ್ರೀಮಾ- ೦8-908); ಈ ಮನೆ ಹಾಲುಕ್ಕಿ 
ದಂತೆ ಬಳೆಯಲಿ (ಸರ: ೩೬)- ಪಾಲ್ಪೆಣ್ಣೆಯುಂಬಳಿ - ಹಾಲಂ ವಂತ್ತಾ 
ಬೆಣ್ಣೆಗಾಗಿ ಕೊಟ್ಟ ಕೆ.ಡಂಗೆ : ಸದಾಶಿವರಾಯನಾಯಕನ ಮೊಮ್ಮುದಿ 
ರೆಂಬ ವಾತ್ಸಲ್ಮದಿಂದಾ ಕುಮಾರರ್ಗೆ ಪಾಲ್ಪೆಣ್ಣೆಯುಂಬಳಿಗೆಂದು ನಿಯಾಮಿಸಿ 
ಮಾಸೂರಂ ಮಲ್ಲೂರಂ . .. ಸಂಕಣಭೂಪಂಗಾ ಸಮಯದೊಳಿತ್ತು 
(495. ೩-8). ಹಾಲ ಕಾಗದ=- (ಹಾಲಿನಂತೆ) ಬೆಳ್ಳಗಿರುವ ಕಾಗದ: 
ಬಿಳುಪಾದ ಕಾಗದ: (೪). ಹಾಲಕಾಟ- ಗೋವಳಿಗ; ಕವಾಡಿಗ : 


ಹಾಲಕಾಅರ ಊರ ಚಿಕದೇವರು . . . ಯಾ ಶಾಸನದಲಾದ ಪ್ರಮಾಣಿನ 
ಭೂಮಿಯನೂ ಶ್ರೀನರ[(ಸಿಂಹ]ಭಂರತೀಶ್ರೀಪಾಂದ ಒ(ಡೆ]ಯರು 
“xxx (ava. 173/1, 94079೩; 1406). ಹಾಲ ಕೆನೆ-ಪಾಲ್ತೆನೆ: 


n 
ಹಾಲ ನೇಮ ಹಾಲ ಕೆನೆಯ ನೆ:ದು (08ರ, ೨೩೨). ಹಾಲಗೂಬ- ಮದುವೆ 


ಯಲ್ಲಿ, ಧಾರೆಯ ಮಂಟಪಕ್ಕೆ ಸಮಾಪವಾಗಿ ನೆಡುವ (ಮಯಿರಿದರೆ 
ಹಾಲಂ ಸುರಿಸಂವ). ವಂರದ ಕೊಂಬೆ: ಹುದರಗಂಬಕ ಚೆಂದನ್ನ 
ಸಿಂಗಾರ ತಂದ ಕಟ್ಟಿದರ ಹುಲಗಂಬ ವತಾವಯ್ಯ ಬಂದ ಹೆ:ದರಕ ಬಣ್ಣ 
ದಂಗ (ಲೋಕ: ೪£)- ಹಾಲಗಾಳು - ಹಾಲು ತುಂಬಿದ ಕಾಳೆಂ; ಎಳೆಯ 
ಕಾಳು : ಉಳಿದ ಪಕ್ಷಿಗಳು ತಿನ್ನುವಾಗ ಬಿದ್ದಂಥ ಹಣ್ಣು ಹಂಪಲುಗಳನ್ನೂ 

ಇಲಗುಳುಗಳನ್ನೂ ತಂದು ನನಗೆ ಗ್ರಟುಕು ಕೊಟ್ಟು ಉಳಿದರೆ ತಾನು 
ಶಿನ್ನುಶ್ತಿ ತತ್ತು (ಮುಂಂಖಂ. 8-೩೦೨). ಹಾಲಗೋಳಿ- ಹಂಸಪಕ್ಷಿ : ಹಾಲ 
ಗೋಳಿಯ ಮ್ಯಾಲ ನೀರಗೋಳಿಯ ತಂದ ನೀರಾಗ ನಿರಗಿ ಒದೆಯೂವ 
ಹೆಣ್ಣೀನ ಹ್ಮಾಂವಕ ತಂದ ಶಿವರಾಯ (ಕನ್ನಕಾ. ೦೦೬). ಹಾಲ ತೊಲ" 
ಪಾಲ್ದೊಜಕ : ಹಾಲ ತೆಜ್‌ಗೆ ಬೆಲ್ಲದ ಕೆಸಆು ಸಕ್ಕರೆಯ ಮಳಬಲು 
ತವರಾಜದ ನೊರೆ ತೆರೆಯಂತೆ ಆದರ ವಚನವಿರಲು (046: 3೨೯೦): 
ಹಾಲ ಧಾರೆ-ಒಂದಂ ಬಗೆಯ ಪೂಜೆ: ಕ್ಷೀರಾಭಿಷೇಕ: 
[ಮು)ನಿಚಂದ್ರದೇವರುಗಳ ಹೆಸರಿನಲು ನಡ[ವ] ಹಾಲ ಧಾರೆಗು ಸಹ 
ಅಕ್ಕಿ ಮೂಡೆ ೧೦ (ಎಇ. ೩೫, ೪೪-೪6; 1556). ಹಾಲ ಬಾನನ 
ಹಾಲಿನೊಂದಿಗೆ ಕಲಸಿದ ಅನ್ನ: ಹಾಲ ಬಾನುಣಲೊ ಹವಳ 
ಕೇರಾಡಲೊ (ಗರತಿ. ೧೨೫); ಹರಿಯಾಗೆದ್ದಮ್ಮಗಳು ಹಾಲಾ ಬಾನುಣ್ಣೂಳು 
4ಳೋಕಗೀ. 60). ಹಾಲ ಮಣಿ- (ಹಾಲಿನಂತೆ) ಬಿಳುಪಾದ ಗಾಜಿನ 
ವಂಣಿ : (4). ಹಾಲ ಸಹಸ್ರ -ಹಾಲ ಧಾರೆ: ಶ್ರೀಸ್ವಯಂಭು 
ರಾಮೇಶ್ವರದೇದರ್ಗ್ಗೆ [ಹಾ]ಲ ಸಹಸ್ರ ಗರ್ದುಗೆಯಂ ಕೊಟ್ಟು ರಕ್ಷಿಣೆಯಾಗಿ 
ಕಟ್ಟೆಯ: ಕೆಯಿಂ ತೆxಜ x ಬಟ್ಟೆಯಿಂ ಪಡುವಲು , . , ಬಿಟ್ಟ ಕೆಯಿ 
ಹಿರಿಯ ಕೋಲ ಮತ್ತರೆಃಳು (೪. 11. ೨೪-೩೦; 1167). ಹಾಲ ಹರವಿ 
೧- ಹಾಲಿನ ಕೊಡ : ತಾಳಮರದ ಕೆಳಗೆ ಒಂದು ಹಾಲ ಹರವಿಯಿರ್ದೊಡೆ 
ಅದ ಹಾಲ ಹರವಿಯೆನ್ನರು ಸುರೆಯ ಹವವಿಯೆಂಬರು (ನಸರ. ೯೦): 
ಹಾಲ ರವಿಯು ಸುತ್ತ ಯಾಲಕ್ಕಿ ನಾತಾವ ಯಾರುಂಡರವ್ವ ಹಗಲೂಟ 
(ಗರ, ೭»). ವಿ. ಒಂದು ಊರಿನ ಹೆಸರಂ : ತಂಮ ಪ್ರವಿಷ್ಟದ 


ತುಜುಘಟೆಯ ಮೂಡಣ ಬೆಂಚೆಯಾಶಾನ್ಮದಲ್ಲಿ ಹಾಲ ಹರವಿಯ ದಾರಿಯಿ 
ನ್ರೆಂಕಲೂರ್ಮ್ಮಧ್ಯಕದೊಆ*ಯಂ ಧಾರಾಪೂರ್ಬ್ಬಕಮ್ಮಾಡಿ ಕೊಟ್ಟ ವತ್ತ 
ರಾಜು (»ೌ92, 1ಸ-1, 3೯8-೧೦; 1172). ಹಾಲ ಹಸುಳೆ- ಎಳೆಯ ಮಗು: 
ಆ ತರುಣಿಯು ವಯಸ್ಸಿನಲ್ಲಿ ದೊಡ್ಡ ವಳೇ ಆಗಿದ್ದರೂ ನಿರ್ದೋಷಿಕ್ವದಲ್ಲಿ 
5 | ಯಥಾರ್ಥವಾಗಿಯೂ ಹಾಲ ಹಸುಳೆಯಾಗಿದ್ದಳಿಂಬುದರಲ್ಲಿ ಯಾವ 
ಸಂದೇಹವೂ ಇಲ್ಲ (ಕಕ. ೩); ತನ್ನ ಭೆವಿತವೈದ ಬಗ್ಗೆ ಏನೇನೂ 
ಅರಿಯದ ಹಾಲ ಹಸುಳಿ ಹಿಂದುಮುಂದಿನ ಯೋಚನೆಗೆ ಅವಕ:ಶವಿಲ್ಲದೆ 
ಹಸೆಯನ್ನೇರುತ್ತಾಳೆ (ಆಲ್ಮವಿ. ೪). ಹಾಲ ಹೂರಣಗಡುಟು - ಹಾಲಿನಲ್ಲಿ 
ನೆನೆಸಿ, ಸಿದ್ಧಮಾಡಂವ ಒಂದು ಬಗೆಯ ಹೂರಣಗಡಂಬು : 
10 ತಟುಪಿನೆವ್ಮೊಯ ಹಾಲ ನಾಲ್ಕೊಂದೆನಿಸಿ ಕಾಸಿ ನೇಂಕ ಸಣ್ಣನಾದಕ್ಕಿಹಿಟ್ಟ 
ನಿನಿಸಂ ಹೊಯ್ದು . . . ಕರ್ಪುರಂ ಮೊಬಲಾದ ನಟುಗಂಪ ಪೊರೆಯೊತ್ತಿ 
ಹಾಲ [೫ಳಾಂ.ಲು) ಹೂರಣಗಡುಬುವೆಸರಾಂತು ಸವಿವಡೆದಂದು (ಸೂಶಕಾ- 
9-೩೮). ಹಾಲಿಗೆ ಸಕ್ಕರೆ ಬೆರಸು - ಒಂದಕ್ಕೊಂದು ಪೂರಕವಾಗಂವಂತೆ 
ಚೆನ್ನುಮಾಡಂ. ಸೊಗಸಂಗೊಳಿಸಂ; ಈ ಎರಡು ಸಂಸಾರಗಳ' ವಿವಾಹ 
28 ಬಂಧನ ಹಾಲಿಗೆ ಸಕ್ಕರೆ ಬೆರಸಿದಂತಾಗಿದೆ (ಊ). ಹಾಲಿಗೆ ಹುಳಿ ಹಿಂಡು. 
ಕೆಡಿನಂ; ಕೆಟ್ಟುದನ್ನು ಮಾಡು; ಹಾಳುಮಾಡಂ. ಹಾಲಿನೊಡೆ.- 
ಹಾಲಿನಲ್ಲಿ ಬೇಯಿಸಿ ಮಾಡುವ ಒಂದು ಬಗೆಯಂ ವಡೆ : ತಿಳಿದುಪ್ಪದಿಂದ 
ಬೆಂದೊಡೆಯನೆಮ್ಮೆಯ ಹಾಲಿನೊಳಗೆ ಬೇಯಿಸೆ ಹಾಲಿನೊಡೆಯಾಯ್ತೂ 
(ಸೂಶ8೨. ೧-೭೦). ಹಾಲು ಕುಡಿದ ಹಾಗೆ ಆಗು. ತೃಪ್ತಿಯಾಗಂ ; 
೩೪. ತಣಿವನ ಹೊಂದಂ: ಈ ಸಂತೋಷದ ಸಂಗತಿಯನ್ನು ಕೇಳಿ ಹಾಲು 
ಕುಡಿದ ಹಾಗೆ ಆಯಿತು (ಊಂ). ಹಾಲುಕ್ಕಿಸು- ಹೊಸ ವಂನೆಯಂನ್ನೂ 
ಪ್ರವೇಶ ಮಾಡುವಾಗ (ಸಮೃದ್ಧಿಯ ಸಂಕೇತವಾಗಿ) ಹಾಲನ್ನೂ 
ಉಕ್ಕಿಸಂ : ಹೊಸಮನೆಗೆ ಹೋಗಿ ಹಾಲುಕ್ಕಿಸಿ ಬರಲು ಇಂದು ಒಳ್ಳೆಯ 
ಮುಹೂರ್ತವಿದೆ (ಊಂ), ಹಾಲುಜೇನು, ಹಾಲ್ಜೇನು- ಜೇನು ಬೆರಸಿದ 
೩56) ಹಾಲಾ; ಜೇಂಬಾಲು : ರಸರಸವು ಹಾಲುಜೇನಂ (ಹೃರಸ, ೬೩-೨): ತನ್ನ 
ಒರಟುತುಟೆಗಳನ್ನು ಅವಳ ಹಾಲುಜೇನಿನಂತಹ ತುಟಿಗಳಿಗೆ ತಗುಲಿಸಿದ 
(ಹಾಠುಶು: ೩); ನಿನ್ನ ಬಾಯಲ್ಲಿ ಹಾಲ್ಡೇನು ಸುರಿಯಲಿ (ಕಂಕಣ. (೪), 
ಹಾಲ್ಮೇನನ್ನೇ ತನ್ನ ಮೈಯಲ್ಲಿ ತುಂಬಿಟ್ಟುಕೊಂಡು ಬೆಳೆದಳು ಅವಳು 
(ಹೂಸ. ೩). ಹಾಲುತುಪ್ತ- ಸತ್ತವರ ಸಮಾಧಿಗೆ ಮೂರನೆಯ ದಿನ 
39, ಮಾಡುವ ಒಂದು ವಿಧಿ. ಹಾಲು ತುಪ್ಪ ಅನ್ನು-ಒಳ್ಳೆಯದಾಗಲೆಂದಂ 
ಹೇಳು ; ಶುಭವನ್ನು ಹಾರೈ ಸಂ : ಛೀ, ಹುಚ್ಚಿ ! ಹಾಲು ತುಪ್ಪ ಅನ್ನು 
(ಉಳೂರಿ. ೦೧೦)- ಹಾಲು ತುಪ್ಪದಲ್ಲಿ ಕೈತೊಳೆ- ಸುಖ, ಸಮೃದ್ಧಿಯ 
ಜೀವನವನ್ನು ನಡೆಸಂ ; ನನ್ಮಗಳು ಹಾಲು ತುಪ್ಪದಲ್ಲಿ ಕೈ ಕೋತಾಳೆ 
(ನಡೆರಾ. 11, ೧೦೬೦). ಹಾಲು ತುಪ್ಪ ಬಿಡು,» ಸತ್ತವರ ಸಮಾಧಿಗೆ 
88| ವಂರನೆಯಂ ದಿವಸ ಹಾಲು ಮತ್ತೂ ತುಪ್ಪವನ್ನು ಹಾಕು: ಸತ್ತ 
ದಿನ ದುಃಖದಲ್ಲಿ ಭಾಗಿಗಳಾಗಲು ಬಾರದಿದ್ದವರು . . . ಮೂರನೇ ದಿನ 
"ಹಾಲೂ ತುಪ್ಪ ಬಿಡುವ ಹೊತ್ತಿಗೆ - ಎಷ್ಟು ಕೆಲಸವಿದ್ದರೂ ಬಿಟ್ಟು 
ಬರುತ್ತಿದ್ದರು (ಜುಲ್ಕತ. ೬೬). ಹಾಲು ಬಿಡಿಸು -ಶಿಶಂವಿಗೆ ಸ್ತನ್ನ 
ಪಾನದ ಅಭ್ಯಾಸವನ್ನು ಬಿಡಿಸು: ಹಾಲು ಬಿಡಿಸುವ 'ಹೊಕ್ತಿಗೆ 
40 ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತದೆ (ರೂ). 

[ದೇ.8. ತಮಿ. ಮಲ. ಕೊಡ. ಕೋಲಾ. ಗಡಬ. ಗೊಂಡಿ. ವಾಲ್‌: 
ತುಳು. ಪೇರ್‌ ; ತೆಲು. ಪಾಲು. ಪಾಡಿ: ಕುಇ. ಪಾಲು, ಐಂಡ್ಕು 
ಕುವ. ಪಾಲು ; ಬ್ರಾಹುಈ. ಪಾಲ್ಸಿ) 

ಪಾಲ; ಪಾಲ್ಕು (ನಾ). ೧. ಹಂಚಿದ ಭಾಗ ; ಹಿಸ್ಸೆ : ಮಿಂದು 
46 ಪೂಜ್ಯರ್ಗೆ ಮುಂ ಪಾಲಂ ನೀಡದೆ:ನನಸಿಮುಣ್ಣನುಂ ಅಧರ್ಮದಿಂ ಕಾಲ್ಗೆ 
ಗೋವಂಬೊಲ್‌ ಗೋವಂ ಕರೆಯಂ ದಿಟಂ (ಸಾಕಂದ- ೨-೦೪). 


ಹಾಲ, ೫೫೪೮ 


ಹಾಲ್ಕು : ೧. ಅತಿಬಳನ ನಿಮಗೀವೆನಾಶನ ಗತಿಯ ಪರಿ ವಿಪರೀತ 
ಶಾನಾ ಸುತನ ನಿಲಿಸಲಿಕಾಅ*ನೀವೆನು ನಿಮ್ಮ ಪಾಲಿಗೆಯು (ಸಂಠಶ- ೨೩-೩೪); 
ಶ್ರೀಹರಿಹರದೇವರ ಅವಸರಸತ್ರಕ್ಕೆ ಸಮರ್ಪಿಸಿದ್ದು ಎರಡು ಪಾಲು (96. 
37. ಖಳ; 1690); ಧನವನೊದವಿಸುವುದೊಕ್ಕಲಿಗೈದು ಪಾಲರಸಿಗೊಂದು 
ಪಾಲೀ.ಕ್ರವಾದೊಳು (ಕಂಥ- 6-90) ; ತಂನ ಪಾಲಿಗೆ ಬಂದ ಭೂಮಿಯ 
ವಳಗೆ ಕೊಟದು (ಎಕ. ೪೫1, ಶಿಕೊ. ೨೯-೨೦ ; 1712); ಪಾಲಿಗೆ ಬಂದದ್ದು 
ಪಂಜಾಮೃತ (ಗಾರ). ಪಿ. ಬಣ ; ಪಂಗಡ: « ಪಾಲುಮುಂಖಂಡ ' 
ಪರಾ. 
ಖಾಲಾಗು ಎ೧. ಭಾಗಕ್ಕೆ ಬರು ; ಪಾಲಿಗೆ ಸೇರಂ : ಪಲಬರ 
ಬಾಲಾದರವಾ | ಕಲಹಂಸೋತತ್ರಾಂಗಗಮನಭಾಮಿನಿಯರನುಜ್ವಲಗುಣ 
ರಾಜಿ ಪತಿವ್ರತಕಲಿತಾತುಳಕಾಂತ ಗೌರಿಗೆಣೆಯೆನಲಹುದೇ (ತಲ್ಮ್ಕೂಕ. ೨-೩೭); 
ಹಣ್ಣು ಹ:ಪಲಗಳು . . . ಪ್ರಣ್ಯವಂಶರ ಪಾಲಾಗುವವು (6ಲ್ಮತೊ. 6) ; 
ನಮ್ಮ ರಹಸ್ಕವು ಪ್ರತಿಕಕ್ಷಿಗಳ ಪಾಲಾಯಿತು (ರಾವಿ, 08). ವಿ. (ಆಸ್ತಿ 
ಯಲ್ಲಿ) ತನ್ನ ಭಾಗವನ್ನು ತೆಗೆದುಕೊಂಡಂ ಹೋಗಂ ; ಹಿಸ್ಸೆಯರಾಗಂ ; 
ಭಾಗವಾಗು : ಒಡೆದು ಪಾಲಾಗಿದ್ದ ಕಾನೂರಿನ ಆಸ್ತಿ ಮತ್ತೆ ಒಂದಾಯಿತು 
(ಇಕೂರು. ಓಂ). ಹಾಲು ಮಾಡು. ೧. ವಿಭಾಗಿಸು ; ಭಾಗಮಾಡು : 
ತಿರುಗಿ ಹಪ್ಪಳವನ್ನು ಪಾಲು ಮಾಡಿ . . . ತಿನ್ನಿಸಿಯೇ ಬಿಟ್ಟಳು (ಮರನು. 
ಎ). ವಿ. ಹಿಸ್ಸೆಮಾಡರಿ ;: ಚರಸ್ವತ್ತುಗಳನ್ನು ಪಾಲು ಮಾಡುವಾಗಲೂ 
ಕೂಡ ಅನೇಕ ಉಪಾಯಗಳಿಂದ ತಮಗೆ ಹೆಚ್ಚು ವಾಲು ಬರುವಂತೆ 
ಮಾಡಿಕೊಂಡರು (ಕಾಶೂರು. ೩೪9). 

[ದೇ.॥ ತಮಿ, ಮಲ. ತುಳು. ಕೊಡ. ಪಾಲ್‌; ಶೆಲು. ಪಾಲು; 
ಚರ್ಚಿ. ಬೇಲ) 


ಜಾಲ್ಕ "ಪಾಲ್ಕೆ ನೋ. 
ಹಾಲ್ಕ, ಪಾಳ್ಮ, ಹಾಲ್ಕ (ನಾ). ೧. ನೊಸಲಂ; ಹಣೆ: ಘಕಾರಕ್ಕೆ- 
ಪಕಾರಂ-ಕಘ-ಕಪವ , .'. ಫಾಲ_ ಪಾಲ (ಕಮರ, ೨೩ ಶ್ರಯೋ). 


ಪಾಳಃ : ೧. “ವಾಲ (ಪುಳ) -ಫಾಲ-ಹಣೆ” (ಕರ್ಕಳೂ:, ೨೬). ವಿ. 
ನೇಗಿಲಿನ ಗುಳ : “ಪಾಳ ಃ, ಕುಶೀರಃ__ಈ ೨ ಕುಲು (ಜರಾಯು. 
೪9-9೨9) ; ಫಾಲ, ಪಾಳ | ಫಣಿ, ಪಣಿ (ಕಠ್ಮಾಕು. 09೨ ಪ್ರದೆ. |. ಹಾಲ; ; 
ಎ. ಬೆಳಗಪ್ಪ ಜಾವದಲ್ಲಿ ಕೂರಿಗೆಯ ಹಾಲದ ವೊಳಗೆಯಿಡ: ವುದು (ಕಲು. 
೪-36 ನ). [ಆ ಸಂ. ಫಾಲ) 

ಹಾಲ್ಕ (ನಾ). ೧.. ರಕ್ಷಿಸಂವವನಂ ; ಕಾಪಾಡಂವವನು : ಕಾಯ 
ಬೇಕೆನ್ನ ಗೋವಾಲ ಒಂದುವಾಯವನಜಸಯೆನು ಭಕುತರ ಪಾಲ (ಶೃರಂರ. 
ತಿ-೦೬೪ ಕಂ0). ೨. ಒಬ್ಬಾತನ ಹೆಸರು ; ಬನ್ನೂರ್ಚಾವರಿಯ ಮಗ 
ಪಾಲ ಬಲ್ಲದ ತುಜುಗೊಳೊ ಕಾದಿ ತುಲುವನಿಕ್ಕಿಸಿ ಸ್ವರ್ಗ ಯಾದ (ಎಳ. ೩, 
ಶುಳರಾ, ೪೫-6 ; ಸು. 970). ೩. ಪೀಕದಾನಿ ; ಪಡಿಗ. ೪. ರಕ್ಷಣೆ : 
ಕಾಪಾಡಂವುದು. (ಸಂ.] 

ಹಾಲಂಕ್ಕಿ "ಪಲ್ಲಂಗ" ನೋ. 

ಹಾಲಂಕ್ಕಿ (ನಾ). ಒಂದು ಬಗೆಯ ಸಂಗಂಧದ ವ್ಯ; ಕುಂದಂರುಷ್ಕ- 

[ಸಂ. ಪಾಲಂಕೀ) 

ಪಾಲಕ (ನಾ). ೧. ಕಾಪಾಡಂವ ವ್ಯಕ್ತಿ ; ರಕ್ಷಕ ; ಷಷಕ: 
“ಅಮ್ಮಿತಾಎಪಾಲಕಂ” (೪ ತಕ್ಕ. ೪೦), ಆ ದಿನ ಶಾಲೆಗೆ ಇಬ್ಬಟು ಪಾಲಕರು 
ಹಿಲಿಯ ಗುರುಗಳನ್ನು ಕಾಣಲು ಬಂದಿದ್ದರು (ತತ. 9-೨9) ; ಅವಳ 
ದೊಡ್ಡ ಮ್ಮನೇನೆೊ ಒಳ್ಳೆಯವಳಾಗಿದ್ದಳು. ಆದರೇನು ಅವಳು ಎಷ್ಟಾ 
ದರೂ ಪಾಲಕಳೇ ಹೊರತು ತಾಯಿಯಲ್ಲ (ಕರಾ. ೦೪). ವೆ. ಆಳು 
ವವನು; ರಾಜ. ೩. ರಕ್ಷಿಸುವುದು; ರಕ್ಷಣೆ. ೪. ಕುದುರೆ. ೫. ಅಶ್ವ 
ರಕ್ಷಕ. [ಸಂ. ] 


ಲಾ 


೩0 


16 


26 


36 


4 


ಹಾಲಾ 


ಪೂಲಕಾಪ್ಯ (ನಾ). ೧. ಕರೇಣುವಂಹರ್ಷಿಯ ವಂಗ ; ಆನೆ, ಕಂದರೆ 


ಮುಂತಾದಂವುಗಳ ಲಕ್ಷಣಗಳನ್ನು ತಿಳಿಸಂವ ಗ್ರಂಥವನ್ನು ಬರೆದ 
ಒಬ್ಬ ಮುನಿ. ೨. ಈತನು ಬರೆದ ಗಜಾಶ್ವಾದಿ ಲಕ್ಷಣಗಳನ್ನೊಳ 
ಗೊಂಡ ಶಾಸ್ತ್ರಗ್ರಂಥ : ಇರ್ವರುಮನೋದಲಿಟ್ಟೊಡೇಟಕಿಂಟುವರುಷ 


ದೊಳಗೆ ವ್ಯಾಕರಣಂ . . . ಪಾಲಕಾಪ್ಯಂ ಚಾಣಕ್ಯಂ ವೈದ್ಯಂ ಮೊದಲಾ 
ಗೆಇಡೆಯ ಶಾಸ್ತ್ರಂಗಳನೆಲ್ಲಮನಿರ್ವರಂ ಕಲ್ಲು" (ಕತ್ಮಾರಾ. ೧೨೮-೨೨): 
[ಸಂ.] 


ಪಾಲಕಿ . ಪಲ್ಲಂಗೆ' ನೋ. 
ಪಾಲಕೆಟ್‌ : ಪಾಲ್ಕೇಟ್‌ ' ನೋ. 
ಪಾಲಕ್ಕಿ (ನಾ). ಒಂದಂ ಬಗೆಯಂ ತರಕಾರಿ ಸೊಪ್ಪು : ನಮ್ಮ ಮನೆಯ 


ಹಿತ್ತಲಿನಲ್ಲಿ ಪಾಲಕ್ಕಿಯ ಸೊಪ್ಪು ಹೇರಳವಾಗಿ ಬೆಳೆದಿದೆ (ಊಂ). 
| ಇ ಸಂ. ಪಾಲಕ್ಕಾ. / ತೆಲು. ಪೂಲಾಕು. / ಹಿಂ. ಪಾಲಕ” ] 


ಪಾಲಕ್ಕ (ನು). ಒಂದಂ ಬಗೆಯ ತರಕಾರಿಸೊಪ್ಪು ; ಹರಿವೆ: 


“ ಪೂಲಕ್ಕಮೆಂಬುದು ಹಲುಸೆ (ಹಳಾಯ. ೨೭-೧೧) : ಪಾಲಕ್ಯವು 
(ಪಾನಕನ ಪಲ್ಲೆ) ಗುರು ಮತ್ತೂ ಸಾರಕವಿದೆ (4್ಟಂಗ. 7೩೬೨. 


[ ಸಂ. ಪೂಲಕ್ಕಾ ] 


ಪಾಲಕ್ಕೆ (ನಾ). ಇ ಪಾಲಕ್ಕ. [ ಸೆಂ. ಪುಲಕ್ಕಾ] 
ಪಾಲಖ "ಪಲ್ಲಂಗ' ನೋ. 
ಪಾಲಘ್ನ (ನಾ). ಅಣಬೆ: ನಾಯಂಕೊಡೆ: “ ಛಶ್ರು, ಅಶಿಛತ್ರಃ. 


ಪಾಲಘ್ನ। - ೩ ಕೊಡೆಹುಲ್ಲಿನ ಹೆಸರುಗಳು. ಛತ್ರಾಕಾರವಾದ ಹುಲ್ಲು, 
ಛತ್ರಾತಿಛತ್ರವೆಂದು ಏಕಪದವಾಗಿ ಕೆಲವರು ಹೇಳಿದರು ” (ಸಿರ್ಮಾಂಕಿ. ೧೩೧)- 
[ಸಂ.] 


ಪಾಲಡಕೆ, ಹಾಲಡಕೆ (ನಾ). ಹಸಿಯ ಅಡಕೆ: ಮದನವೇದನೆಯ 


ಎನ್ನಾಣಂಗಳಪ್ಪ ಪಸುರೆಸೆವ ಪಾಲಡ[೫ ೫. ಡಿ)ಕೆಯ ಗೊಂಚೆಲುಮುಂ... 
ಕತ್ತೂರಿಯ ಕಂಫಿನಿಂ ಸೊಂಪಂ ತಳೆದ ಮಲಯಜವಿಲೇಪನವೂಚುನರೆಸಂಗೆ 
ತೋಟಾ (ಕಾರಂಉ, ೧೮೪). ಹಾಲಡಕೆ : ಹಾಲಡಕೆ ಬಹಳ ಮತ್ತು 
ಬರುವಂತೆ ಮಾಡುತ್ತದೆ (ಕೂಂ). [ಪಾಲ್ಸ್‌ + ಅಡಕೆ, ] 


ಪಾಲನ (ಗಂ). ೧. ನಡೆಸಂವ , ಪಾಲಿಸಂವ. ಪಿ. ಕಾಪಾಡುವ, 


ರಕ್ಷಿಸಂವ. (ನಾ). ೩. ನಡೆಸಂವುದಂ; ಪಾಲಿಸುವುದಂ. ೪. 
ಕಾಪಾಡುವುದು ; ರಕ್ಷಣೆ. ೫. ಆಗ ತಾನೇ ಕರು ಹಾಕಿದ ಹಸಂವಿನ 
ಹಾಲು. [ ಸಂ. ] 


ಪಾಲನೆ (ನಾ). ೧. ಕಾಪಾಡುವುದಂ ; ರಕ್ಷಿಸಂವುದು; ರಕ್ಷಣೆ: 


ನಿರ್ವ್ಯಸನದೊಳು ಪಾಲನೆಯೊಳು ಧನದೊಳು . . . ಭೋಗಮಕ್ಕೂ 
(ಈಂಗರಾ. ೧೫೦-೫೦): ಪಾಲನೆಯಿಲ್ಲದಿದ್ದರೆ ಲಾಲನೆಗೆ £ಡಿಮೆಯೆ: ? 
(ಣರ); ಮಕ್ಕಳ ಪಾಲನೆಯ ಎಷಯದಲ್ಲಿ ತಾಯಿಯಾದಎಐಳು ಹೆಚ್ಚು 
ಗಮನ ಕೊಡಬೇಕು (ರೂಂ). ೨. ಸಾಕಂವುದಂ : ಈಗಿನ ಕಾಲದಿ 
ಸೀಮೆದನಗಳನ್ನು ಪಾಲನೆ ಮಾಡುವುದು ತುಂಬಾ ದುಬಾರಿ (ಕಂ). ೩. 
ನಡೆಸುವುದಂ : ಪಾಲಿಸಂವುದಂ : ಯಾವುದೇ ಕೆಲಸದಲ್ಲಿ ನಿಯಮದ 
ಪೂಲನೆ ತುಂಬಾ ಮುಖ್ಯ (6ಊಂ). [ ಸೆಂ. ಪಾಲನ ] 


ಪಾಲಶರ್ಮ (ನಾ). ಒಬ್ಬಾತನ ಹೆಸರು: ಕಾಶ್ಯೂ(ಶೈ) ಪಗೋತ್ರ 


ಪಂಲಶವರ್ಮ್ಮಣಚತಾರಿಅಂಶ; (ಇಆ. ೫11: ೧೮೮-೪೦ ; 6089). 
[ ವಾಲ್ಕ ಶರ್ಮ ] 


ಪಾಲಾ (ನಾ). ಜೊತೆ; ಸಂಗ; ಸಹವಾಸ: ನೀನೂ ಅವನನ್ನು 


ಏರಿಗಟ್ಟಿಕೊಂಡು ಬರುವಿಯಾ ? ನಿನ್ನ ಪಾಲಾನೂ ಫೊ (ರಾರ. 6೪). 
ಪಾಲಾ ಫೂ - ಜೊತೆ ಬಿಡುವುದಂ ; ಸಂಗ ಬಿಡುವುದಂ; ಠೂ: 
ಇಮುನೂ 'ಪಾಲಾ ಫೂ" ಎಂದನು (ಕಾಳ. ಆಳ). ಎನ್ನ `ಪಾಲಾ 


ಫೂ |1' ಎಂದು ಸೆಟಕೊಂಡು ಅತ್ತ ದೂರೆ ಹೋಗಿ ಒಂದು ಕಂಟಿಯ 
ಕಡೆಗೆ ಮೋರೆ ಮಾಡಿ ನಿಂತು ಅಳಹತ್ತಿದಳು (೧ಸಡು. ೧೪). ಹಾಲಾ ಫೂ 
ಬಡು « ಜೊತೆ ಬಿಡು; ಶೂ ಬಿಡಂ ; ಸಂಗ ಬಿಡಂ : ಮೊದಲಿನಿಂದಲೂ 
ಇಬ್ಬರೂ ಕೂಡೇ ಇರುತ್ತಿದ್ದೆ ವಲ್ಲ, ನೀನೇ ನನ್ನ ಪೂಲಾ ಫೂ ಬಿಟ್ಟಿ 
(686. ೨೩). ಹಾಲಾ ಬಿಡು ಎ ಪಾಲಾಫೂ ಬಿಡು: ಸಾಯಂಕಾಲವು 
ಗೆಳೆಯರು ಪಾಲಾ ಬಿಟ್ಟದ್ದರಿಂದ ಒಬ್ಬಂಟಿಗನಾಗಿ ಕೂತಿರುವ ಹುಡುಗನಂತೆ 
. . .- ತೋರುತ್ತಿತ್ತು (8ಕಾರ, ೯9) ; ನೀನು ರಂಗನ ಪಾಲಾ ಬಿಡು, 
ಅವನ ಸಂಗವನ್ನು ಮಾಡಬೇಡ (ಕಗಕೋ. ೭೪). ಪಾಲಾ ಹಿಡಿ ಇ ಜೊತೆ 
ಸೇರು; ಸಂಗಕಟ್ಟು: ತಾನಾಗಿ ಪಾಲಾ ಬಿಟ್ಟು ಶಾನಾಗಿ ಪಾಲಾ 
ಹಿಡಿದಾನೆಂದು ಬಸವಂತನ ಕನಸುಮನಸಿನಲ್ಲಿಯೂ ಅನಿಸಿದ್ದಿಲ್ಲ (೦೦ ರ.೯೮)- 

[ “ ಮರಾ. ಪಾಲವ * ಸಂಬಂಧ ) 
ಪಾಲಾತಶ (ಗಂ). ೧. ವಂತ್ತುಗದ ಮರಕ್ಕೆ ಸಂಬಂಧಿಸಿದ ; 
ಪಲಾಶವೃಕ್ಷದ. (ನಾ). ೨. ಮುತ್ತುಗದ ಮರ; ಪಲಾಶವೃಕ್ಷ : 
ನಂದುವ ಕಿಚ್ಚುಮನಸ್ತವೂಯಂದೋಲುವ ಚಂದ್ರ ಸೂರ್ಯರೆಂಬರ ನಂಬದೆ 
ಸುಂದರವಿಧಿ ಕೆಂಬೆಳಗಂ ತಂದಿಟ್ಟವೊಲೆಯ್ದೆ ತೋಟ್‌ತಾ ಪಾಲಾಶಂ (ಮಲ್ಲಳಾ' 
೩-೩೬0); ಪಾಲಿಶ ಕಲಧೌತಪುಷ್ಪಂಗಳುಂ ತುಳಸಿ ಮಾಲೂರ ಪತ್ರೆಯಾ 
ನಾಲ್ಕು ಲಿಂಗಕ್ಕೆ ಪ್ರಕ್ಷಾಲಿಸಿ ಪುನಃಪುನಃ ಧರಿಸಬೇಕಾದುದುಂ 
ನಿರ್ಮಾಲ್ಯವಲ್ಲ ಸತತಂ (ಗುಕುಕಾ. ೬-೧೭). ೩. ವರತ್ರ್ತೂಗದ ಮರದಿಂದ 
ಮಾಡಿದಂದು. ೪. ಹಸಂರುಬಣ್ಣ ; ಮರಕತವರ್ಣ : “ ಶ್ಶಾಮಂ, 
ಶ್ಯಾವಂಳಂ, ರಾಮಂ, ಪಾಲಾಶಂ, ಹರಿತಂ, ಹರಿತ" ಈ ೬ 
ಪ(ಹ)ಸುರ*್‌ ” (ಶಉಯು. ೦೨೦-೪೯). [ ಸೆಂ.) 
ಪಾಲಾಶದಂಡ (ನಾ). ವಂತ್ರ್ತಗದ ಕೋಲಂ: ಕೈಗಳವಡುವ ತತ್‌ 
ಪೂಲಾಶದಂಡವೆ ವಿಷ್ಣುಕಂಕಾಳ ಇಡುವ ಮೇಧಾವಿಯೆ ಭಸಿತವು 
(ಅಸಫು, ೩-೬೪). [ ಪಾಲಾಶ « ದಂಡ] 
ಪಾಲಾಸ (ನಾ). ಮುತ್ತುಗದ ಮರ ; ಪಲಾಶವೃಕ್ಷ : ಪಾಲಾಸ ಬದಿರೆಕ 
ವಸವಾರೆ ತಳಿರ್ತೆಕ್ಕೆ ಗೋಳಿಯಾಲವು (ರೇರಾಂಶ್ರ. ೬-೨೬೮). 

( ಇ ಪ್ರಾ. ಪಾಲಾಸ./ಸಂ. ಪಾಲಾಶ] 
ಪಾಲಿ, (ನಾ). ಕಾಪೂಡಂವವನಂ ; ರಕ್ಷಿಸುವವನಂ : ಸೂರ್ಯಲೋಚನ 
ಶರಣ ಪಾಲಿ ನಗಧರ್ಮು ಸೃಷ್ಟಿಸ್ಥಿ ಶಿಪ್ರಹರಣವಿನೋದಿತಂ . . . ವಿರೊಪಾಕ್ಷ 
`ನನವರತ ನಿಮ್ಮ ಸಲಹುಗೆಯೆನುತೆ ಪರಕೆಯಿತ್ತಂ (ರಾಘಕ. 

[ ಸಂ. ಪೂಲಿನ ] 

ಪಾಲಿ, ಪುಳ್ಳಿ (ನಾ). ೧. ಸಾಲಂ; ಪಂಕ್ತಿ: ಬೆಳದಿಂಗಳಿನಲ್ಲಿ ಎಲ್ಲವೂ 
ಸ್ವಷ್ಟವಾಗಿ ಕಾಣದಿದ್ದರೂ ಸುಗಣಸದಿಂದ ಬಕುಳಪುಷ್ಟವೆಲ್ಲಿದೆ, ಸಿಂಧುವಾರದ 
ಪಾಲಿ ಎಲ್ಲಿದೆ ಸಂಪಿಗೆ ಎಲ್ಲಿದೆಯೆಂಬುದನ್ನರಿಯಬಹುದಾಗಿತ್ತು 
(೫೫೪. ೩೬) ; ರಂಗಾದಲ್ಲೀ ಪಾಲೀ ತಿರುಗೋನೇ ಸೀಬೀಯ ರೆಂಗಾ 
ನಮ್ಮೇಲೇ ದಯವಾಗೋ (ಹುಟ್ಮಹ, 4೬). ವಿ. ಗಂಂಪು; ಸವಂೂಹ. 
೩. ಭಿತ್ತಿ: `ಗೋಡೆ : “ (ಎರಡು ಭಾಗಗಳನ್ನು ಪ್ರತ್ಯೇಕಿಸುವ) ತಡಕೆ. 
ಪಾಲಿ; ಅಂತರಪಟ " (0149971೫606. ಇಂಕು). ೪. ಸೇತುವೆ: ಸಂಕ: 
“ಆಳಿ ಪಾಲಿ[ ಶಾಕಾಂ. ೪ ]ಯೆನಲೇರಿಯಕ್ಕುಂ * (ಹಾಂಗ. ೧೨೩-೧೪). 
೫. ಸಂತ್ತಲೂ ಬಿಗಿಯಂವುದಂ.--ಕಟ್ಟುವುದಂ- ೬. ಆಸ್ಪದ; 
ಅವಕಾಶ. ೭. ಜಾಗ; ಪ್ರದೇಶ. ೮. ದಿಕ್ಕು. ೯. ಪಾಲು; 
ಭಾಗ. ೧೦. ಕತ್ತಿಯ ಹಿಡಿಕೆ: “ಪಾಲಿ[ಕಾಳಾ. ೪] ಪರೆಂಜು 
ವೆನಲು ಮೋಹಳಮಕ್ಕು " (ಕುಂಗರಾ. 66-4೬). ೧೧. ಆದಿ: ಪೂರ್ವ. 
೧೨. ಕಿವಿ. ೧೩. ಹಾಲೆ. ೧೪. ನಿತಂಬ. ೧೫. ದೇಹ: ಶರೀರ. 
೧೬. ಗುರುತು; ಚಿಹ್ನೆ. ೧೭. ಬಾವುಟ. ೧೮. ದಾರ. ೧೯. 
ಬಳ್ಳಿ. ೨೦. ಬಾಣ; ಸರಳಂ. ೨೧. ಬೆಂಕಿ. ೨೨. ವೇದವನ್ನು 


4-೦೨). 


೫೫೪೯ 


ಹಾಲಿ, 


ಹೇಳುವ ಒಂದು ರೀತಿ : ಸಂಹಿತಾಪಾಠ. ೨೩. ನಾಚಿಕೆ ; ಲಜ್ಜೆ. 


೨೪. ತೇವ: ಹಸಿ. ೨೫. ಹೇನಂ. *ಕ್ಷೆತ್ರದೊಳುದಿಯೋಳ* 
ಶರದೊಳಾರ್ದ್ರವದೆ4ೀ -  ಸೃತಿಭೇದ ಭಿತ್ತಿಯೋಳ” ಶ್ರೋತ್ರದೊಳಗ್ಗಿ 
ಯೋಳ* ಪರಜಿನೋಳ* ಪರಮೇಶನೊಳಂಂ ವಿಬಂಧದೋಳ್‌ ಗಾತ್ರ 


ದೆೊಳಾಸೆಯೋಳ್‌" ಧ್ವಜದೊಳಾಸ್ತದದೋಳ್‌ ಲತೆಯೋಳ್‌ ವಿಭಾಗದೋಳ್‌ 
ಸೂತ್ರದೊಳ್ಳೆದೆ ಲಜ್ಜೆಯೋಳ* ಸಂಚ.ಮೆದೋಳ್‌ ಸಲೆ ಪಾಲಿ [ಕಾಕಾಂ. ಳಿ] 
ವಾಚಕಂ” (ಕಾನಾರ.೩೨)- ಪಾಳಿ: ೧. ಸೂಳೆ ನಿಂಬೆಗೆ ಕರುಣಾಳು ದೇವರೆ ದೇವ 
ಪಾಳಿಯಿಂ ಪೊಮ್ಮಳೆಗಲ್‌ದನೇಳುದಿವಸ (ಕೈ ಂಸೂ. 1, ೧೪೭): ೨. ಚಿತ್ರಾಂ 
ಬುದಪಾಳೀ ಜಾಳದೊಳ್ಳೊಯ್ದೆಳವೆಆಕೆಯಗೆಂಯ ಬಬ್ಬು (ಅನಂಫು. ೨-೩೪) ; 
ಗರುಡರ ಗಣಂ ಕಿನ್ನರರ ಕುಲಂ ವಿದ್ಯಾಧರರ ಪಾಳಿ ಸಿದ್ಧರ ಸಮೂಹ... 
ದಿಕ್ಟಾಲಕರು ಮುಖ್ಯರಾದ ಪರಿಪರಿಯ ನಿರ್ಜಶರಿರ್ದರೀಶನೊಡ್ಲೋಲಗ 
ದೊಳು (ಸರ್ಶೇಫು- ೧.೩೯) ; ಚೊಳಿಯೊಳ್‌ ಮೈದೋಣ್‌ದಂ ಮಂದ 
ಮಾರುತಂ ಪಾಳಿಯಿಶಂ ನಡೆಸಿದಂ ಸೇನೆಯಂ ಸೇನಾನಿ (ಕಂತು. ೩೫-೦೨) 
೪. *ಆಳೀ. ಪಾಳೀ._ಈ ೨ ಏರಿ” (ಕರಾಯು. ೧೦-೨೪); ಕಳೆಮಕಾನನದ 
ಮೊಂದೆ ಮಂದೈಸಿದ ಜಾದಿಯ ಮೆಳೆಗಳ ಬಳಸಿನಿಂ ಪೊಳೆವ ಪೂಳಿಯಂ 
ಮೆಟ್ಟಿ ನಿಂದು (0ಕಾನ. ೫-೬೮ 5). ಹ. ಪಂಂಡುಕುವರಾರರಟವಿಯ 
ಪಾಳಿಯಲಿ ಪರುಠವಿಸಿದರು ಪದಖಯುಗಪರಿಭ್ರಮವ (ಕತಾ. ೪-೧): 
ನದಿಯಿಂ ನಂದನದಿಂ ಲತಾಪ್ರತತಿಯಿಂ ಪುಷ್ಪಾಳಿಯಿಂ ಪಾಳಿಯಿಂ . . . 
ತದಿಳಾಮಂಡಳಮೊಪ್ಪುಗೂಂ (ಕಾಜಕೇ. ೨-೨೮). ಛಿಶಿ. ಪಾಳಿವರ್ಜಿತ 
ಪತಿವಿಭೊಷ ಸದ್ಭೃಕ್ತದುರಿತಾಳಿಪರ್ಜನ್ಯಜಂರ ಭಾವಾತ ಗಿರಿಜಾಲೋಲ 
ಪಾಲಿಸುಗೆ ರಾಮೇಶ್ವರಾ (ನನರೋ. 8-೧) - ೧೭. ಮಕರಪಾಳಿವವು 
ದುರ್ಗದಹ . . . ಭಾಸುರಚರಿತ್ರಾ (ವನನೋ. ೨೫-೧೩). ೧೯. ವಿಧಿ 
ವಷಾಯಾಪಾಶಯು ತಪಾಳಿವಿಭೇದಕಲವಿತ್ರ ಭವಸಾನರಬಹಿತ್ರ್ರ (ಕತಮೋ. 
೨೫-೦೩). ೨೨. ಯಗೃಜುಸ್ಲಾಮಾಥರ್ವಣವೇದಂಗಳಂ ಸ್ವರವರ್ಣಭೇದ 


ದಿಂನಂ ಮಂತ್ರಸಹಿತ ವಪಂಳಿಪದಕ್ರವುಜಟೆಭೇದದಿಂದಂ ಶತಸೂತ್ರಂ 
ಮೊದಲಾಗೆಲ್ಲವಂಂ ಯಥಾಕ್ರ:ಮದಿಂದುಚ್ಚರಿಸಿ (ವಡ್ಮಾರಾ. ೨೩-೨೫): 
ಲೋಲಹರಿ ಮತ್ಸ್ಯಾವತಾರದಿ ತಮನನಜಕೆಯಟ್ಟಿ ಬೀಳಲಪ್ಪಳಿಸಿದನು 


ವಾಲದಿ ಘೋಳಿನುತ ತಮ ಬಿ:ಳೆ ವೇದದ ಪಾಳಿಗಳು ಕ್ರಮದಿಂದ ಹರಿಯನು 
ಹೊಗಳುತಿದಿರಂಗಿ (ಸಂಕಶ. ೪-೨೯): ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ 
ಪಾಳಿ ಪದ ಕ್ರಮ ಜಟೆ ಚರ್ಚೆಯೆಂಬ ಯಗೃಜುಸ್ಸಮಾಭಿಧಾನಮುಳ್ಳ 
ವೇದಶಾಸ್ತ್ಯಂಗಳಂ ವಚಿಸುವೆವು (ರಕಾಠ. 3-0೩ ವ). ೨೩. ಪಾಜಿತು 
ಪಾಳಿ ಮೈದೋಟ್‌ತು ಮದನಾಗ್ನಿ ಜಾಜ್‌ತು ಜಾಣ್ಮೆ (ಕುರಾಸಾಂ. ೨೨-೯೪); 
ಜಾಜ್‌ತು ಜಾಣ್ಮೆ ಬಿಂಕ ಮುಖಕೆಗೊಂಕಿತು ಬಿನ್ನನೆಯಾಯ್ಹು ಬಿನ್ನಣಂ 
ಪಾಜಿ*ತು ಪಾಳಿ (8ಕು, ೬-3೨೯): “ ಕ್ಷೇತ್ರಶರಪೂರ್ವದಿಶಹರಗಾತ್ರಾನಲ 
ಶ್ರುಶಿ ವಿಭಾಗ ಧ್ವಜ ಲತೆ. ಕವಿ ಬಹುಸೂತ್ರಾಯುಧಬಂಧಬ್ರಮಯ 
ಚಿತ್ರಿಸ್ತದ ಭೀತಿ ಮಾನವಿಂಶತಿ ಪಾಳೀ” (ನಾನಾಕಂ. ಟಿ). ಪಿ೬. ತುದಿ; 
ಅಂಚಂ : ಮೇಲೆ ನಿಂತರು ಮಡದೆಡೆಗೆ ನಾಲ್ವೆರಳೆನುಕೂಲ ಗೇಣುಗಲುಂ 
ಗುಟದ ಪಂಳಿಗೆ ಯುಜುಕೂಲಮಳವಡಲಂಗದೆೊಳಾಲಿಗಳರೆವಖಗುಳ್ತಿರಲು 
(ಪರ್ತ್ಕಕ. 0೧-೬೯೪). ೨೭. ಸರದಿ: ಬಾರಿ. ಇಂದು-ಂತಿಗೆ ಐದನೆಯ 
ವಾರ್ಡಿನಲ್ಲಿ ಸಹಾಯ ವನಾಡುವ ಪಾಳಿ ಬಂದಿತ್ತು (6ಶನಾ. ೧೬೦): ಅಂಬೆಯ 
ಭಕ್ತರು ಪೂಳಿಯಿಂದ ಆ ವೆಚ್ಚವನ್ನು ಒದಗಿಸುತ್ತಿದ್ದರು (163. ೨೦೬) ; 
ನಾಲ್ಕು ಜನ ಸಿಪಾಯಿಗಳು ದಿವಸಾಗಲೂ ಪಾಳಿಯ ಪ್ರಕಾರ ಮನೆ 
ಕಾಯುತ್ತಿದ್ದರು (ಹಳ್ಳತಾ. ೦೬). ೨೮. ಬೀಸುವ ಕಲ್ಲಿನ ಒಂದೊಂದ 
ಭುಗ..-ಹೋಳಂ : ಈ ಬೀಸುವ ಕೆಲ್ಲು ಮಾತ್ರ ಪ್ರಕೃತಿ ಪುರುಷರಂತೆ 
ಅಚಲವಾದುದನ್ನು ನೋಡಿ ಬಾಬೂನಿಗೆ ಅಚ್ಚರಿಯಾಯಿತು. ಆ ಕಲ್ಲು, ಆ 
ಗೂಟ, ಆ ಮೊರ, ಆ ಬೀಸುಎ ಪಾಳಿಗಳು. ಪಾಳಿಗಳೆೊಳಗಿಂದ ಹೊರಟ 


ಪಾಲಿ, 


ಶುಭ್ರನಾಮಾಂಕಿತವಾದ ಆ ಹಿಟ್ಟು ಎಲ್ಲವೂ ಬಾಬೂನಿಗೆ ಆತ್ಮೀಯ 
ವಾಗಿದ್ದವು (6ಕ್ತರ್ಕ. 0%). 
ಜಾಳಿ ಹಚ್ಚು - ಸಾಲಾಗಿ ನಿಂತು ಸರದಿಗಾಗಿ ಕಾಯುತ್ತಿರು : ಒಂದು 
ಬಚ್ಚಲಾ, ಐವತ್ತುಮಂದಿ ಪಾಳೀ ಹಚ್ಮಾರ ಮೈ ತೊಳೆಕೋಳಿಕ್ಕೆ (ವೈನಿ. 
6%) , ನಾವು ಸಲೂನಿನಲ್ಲಿ ಪಾಳಿ ಹಚ್ಚಿ ಕುಳಿತುಕೊಳ್ಳುತ್ತೇವೆ (ರೇಳನ್ಮಿ. ೭೦). 
[ಸಂ ] 

ಜಾಲಿ, ಪಾಳ್ಗಿ (ನಾ). (ಬುದ್ಧನ ಉಪದೇಶಗಳ ಮೂಲಭಾಗವನ್ನು 
ಹೊಂದಿರುವ) ಪ್ರಾಕೃತಭಾಷೆಗಳಲ್ಲಿ ಒಂದಂ; ಈ ಭಾಷೆಯ 
ಹೆಸರನ್ನು ಶ್ರಿಪಿಟಕಗಳ ಟೀಕೆಗಳಲ್ಲಿ ಮಾತ್ರ ಬಳಸಲಾಗಿದೆ : 
ಪಾಲಿ ಸಾಹಿತ್ಯದ ಸಾಲಿನಲ್ಲಿ ಪ್ರಾಚೀನತೆಯ ಅಗ್ರಸ್ಮಾನವು "ಬುದ್ಧ ವಚನ`ಕ್ಕೇ 
ವಿಷಸಲಾಗಿರುವುದು (೫ುಠ್ಕಶ. 8 ಕ್ರ). ಪಾಳ್ಕಿ: ಈ ಬಹುವಚನ 
ಪ್ರತ್ಯಯ ಪ್ರಾಕೃತ ಪಾಳಿಭಾಷೆಗಳಲ್ಲಿ , . . ಸೇರಿ ಹೋಗಿದೆ (ರಾ ೦೦, 
33). 

ಪೂಲಿಂಧಿ (ನಂ). ಒಂದಂ ಬಗೆಯ ಸಸ್ಯ ; ಕರಿಯ ತಿಗಡೆ. 

[ ಸಂ. ಪಾಲಿಂಧೀ ] 

ಪಾಲಿಕೆ, "ಪಲ್ಲಂಗ' ನೋ. 

ಪೂಲಿಕ್ಕೆ (ನಾ). ೧. ಕಾಪಾಡುವವಳು ; ಕಾಯಂಂವವಳು : ಪೊಣ್ಮುವಾ 
ಪುಳಕಂಗಳೆ ಸಸಿಗಳಾಗೆ ರತಿಸುಖಮೆಂಬ ಫಲಮಂ ವಿಲಾಸಿಯ:ವಜನಕಿತ್ತು 
ಮನ್ಮಥನ ಕಳಮವನಮೋಯೆನಲಿ್‌ ಕಳವಾವನದೊಳ್‌ ಕಳಮವನಪಾಲಿಕೆಯ 
ರೊಪ್ಪುಗುಂ (ಕರ್ಮಕಾ. 6-೧೭). ೨. ವಂದಂವೆಯಲ್ಲಿ ಬ್ರಹ್ಮ, ಇಂದ್ರ. 
ಯಂಮ, ವರಂಣ ಮತ್ತ ಸೋಮದೇವತೆಗಳಿಗೆ ಅರ್ಪಿಸಲು. ದ್ವಿದಳ 
ಧಾನ್ಯಗಳನ್ನು ತಂಂಬಿಡುವ ಐದು ಮಣ್ಣಿನ ಪುತ್ರೆಗಳಂ : (6). 
೩. ಮಣ್ಣಿನ ಪಾತ್ರೆ: ಪ್ರತ್ಶೇಕಂ _ ಬೇರೆಬೇರೆ, ಪಾಲಿಕಾದೀನಾಂ- 
ಬಯಸಿಕೆ, ಶ್ರಾವೆ, ಮೊದಲಾದವರ ಸಂಖ್ಯೆ, ದಶ-ಹತ್ತು (ಶ್ರತಿಶ್ನಾ. 9-08). 

[ ಸಂ. ಪಾಲಿಕಾ] 

- ಹಾಲಿಡಿ (ಕ್ರಿ). ಹಾಲಂ ತುಂಬು : ಪೂಗೊಯ್ಲ ಸರಸಿಜಾನನೆ ಪೋಗಲ್‌ 
ನೆರೆ ಮುಗಿದುದಿಲ್ಲ ಬಂಧನಕೋಶಂ ಕೈಗಳಿನುಡಿದೀ ತಳಿರ್ಗಳ ಪೂಗಂ 
ಪಾಲಿಡಿದು ನಾಡೆ ಕೂಣಿಪುದಿನ್ನುಂ (ಕಾಕುಂತ, ೩೩-೩೭). [ಪಾಲ್‌ 4 ಇಡಿ] 

ಖಾಲಿತ (ಗು). ರಕ್ಷಿಸಲ್ಪಟ್ಟ ; ಕಾಪಾಡಲ್ಪಟ್ಟ : ಲೋಲಕಾರುಣ್ಮಾತ್ಮ 
ಭಲರೇ ಪಾಲಿತಾರ್ಥನಿಕಾಯ ಭಲರೇ (೧೫ಫು. ೩೦-೨೩) ; ಅಭಿಮುನನ್ಯ ವನ್ನು 

. ದ್ರೋಣಾಚಾರ್ಯನಿಂದ ಪಾಲಿತವಾದ ವಾಹಿನಿಯನ್ನು ಪ್ರವೇಶ 
ಮಾಡೆಂದು ಹೇಳಿ, ಕೊಲ್ಲಿಸಿದೆನ (ರೀಷ್ಮಶ. ೨೨೪). [ಸಂ.] 
ಖಾಲಿತಪುತ್ರಿ (ನಾ). ಸಾಕುವಂಗಳಂ : ನನ್ನ ಖಾಲಿತಪುತ್ರಿಯಾದ ನಿನ್ನ 
ಹಿತರಕ್ಷಣೆ ನನಗೆ ಸೇರಿದೆ (ಉಕ್ಕ್ರೋದ, ೦೪೪). (ಪಾಲಿತ + ಪುತ್ರಿ] 
ಪಾಲಿಶ್‌ "ಪಾಲಿಷ್‌ ' ನೋ. 

ಪಾಲಿಷ್‌, ಪಾಲಿಶ್‌ (ನಂ). ೧. ಜ್ಹುವುದರಿಂದ ಉಂಟಾಗಂವ 
ಮೆರುಗಂ, -ಹೊಳಪು : ಮನುಷ್ಮರಲ್ಲದೆ ಹಕ್ಕಿಗಳಿಗೂ ಈ ಪಾಲಿಷ್‌ 
ವಳಾದಿದ ಅಕ್ಕಿಯನ್ನು ಕೊಟ್ಟರೆ ಬೆರಿಬೆರಿಯ ಐತಾದರಿಯ ರೋಗ ಬರು 


ತ್ತದೆ (ಗೃಹಂ: ೩) : ಅಕ್ಕಿಯನ್ನು ವಿಶೇಷವಾಗಿ ಪಾಲಿಷ್‌ ಮಾಡಿದರೆ 
ಅದರಲ್ಲಿರುವ ತವುಡ: ಮತ್ತು ಭ್ರೂಣ ಹೊರಟುಹೋಗಿ. . . ಜೀವಂತ 
ಗಳೆ ಅಂಶಗಳ: ನಷ್ಟವಾಗ:ವುವು (ಅತ:ಸ್‌. ೭೪). ಪಿ. ಮೇಲ್ಮೈಗೆ 


ಹೊಳಪು ಕೊಡಲಂ ಉಪಯೋಗಿಸಂವ ಒಂದಂ ಬಗೆಯ ವೆಂರಂಗಂ 
ಪದಾರ್ಥ ವತ್ತ ಅದರಿಂದಾದ ಹೊಳಪು : ಜವಾನನ ಬೂಟ್ಲುಗಳಿಗೆ 


ಬಾಟ್‌ 
ಪಾಲಿಷ್‌ ಕೊಟ್ಟು ವೆಯಲಂಗ: ಬರುವಂತೆ ನನಾಡಿಟ್ಟಿದ್ದನು (ರಂಗಳ- ೨೨), 
ಪಾಲಿಶ್‌ : ೨. ಪಾಲಿಶ್‌ ಮಾಡಿಸೋಣವೇ ? (ತೋಳ. ಒಳ). 


[ದ 0. Palinh ] 


೫೫೫ರ 


ಪಾಲಿಸು 


ಪಾಲಿಸಿ (ನಂ). ವಿಮೆಯ ಕರಾರಂಪತ್ರ : ನನ್ನ ಸ್ನೇಹಿತನು ಬಹು 
ಒತ್ತಾಯಪಡಿಸದುದರಿಂದ . . . ಇನ್ನೊಂಡು ಕಂಪನಿಯಲ್ಲಿ ಒಂದು ಪಾಲಿಸಿ 
ಯನ್ನೂ ತೆಗೆದುಕೊಂಡೆನು (ಕಾಠಿಗೇ- ೮೦೦). [+ ಇಂ. 81103) 
ಪಾಲಿಸು, ಹಾಳಿಸ್ಕು (ಕ್ರಿ). ೧. ಕುಪಾಡಂ; ಸಲಹಂ: ವೈರಿಗಳ್‌ ತಳರ್ದಪ 
ರೆಂತಾ ತನ್ನ ಬಲಮಿಲ್ಲದೆ ತಾಳ್ಗುವೆನೊಪ್ಪುಗೊಳ್ಳೆ ಶನ್ನಳಿಯನನೆಯ್ದೆ 
ಪಾಲಿಸುಗೆ ಬಂದಿದನೀಗಳನಾಥಯೂಥರುಂ (ಅಂತ್ಯ. 9-0); ಕರುಣಿಸು 
ದೈವಮೆ ಪಾಲಿಸು ಹರಾದ್ರಿ . . . ವನದೇವಿಯರಿರಾ ನೆರೆದೆಲ್ಲರುಮೆನಗೆ 
ಪುರುಷಭಿಕ್ಷಮನಿಕ್ಕಿಂ (ಉಾದಂಕೂ. 998) ; ಪ್ರಜೆಯಂ ಪಾಲಿಸಬಲ್ಲೊಡಾತ 
ನರಸಂ (ತೋಮೇಕ- ೪. ಪಿ. ಆಡಳಿತ ನಡೆಸಂ ; ಆಳಂ: ನ್ನ 
ಎಕ್ರಮಮೆ ತನ್ನ ನೆಗಬಕ್ತಿಯೆ ತನ್ನ ಮಾತೆ ತಾನೆಸೆವ ಜಗತ್ರಯಕ್ಕೆನಿಸಿ 
ಪಾಲಿಸಿದಂ ನೆಲನಂ ಗುಣಾರ್ಣವಂ (ತರಾ. ಊ ೩೪); ಸಜ್ಜನನುಶನಾಗಿ 
ಪಾಲಿಸು ಮಹಾವನಿಯಂ ರವಿಚಂದ್ರರುಳ್ವಿನಂ (ರರ್ಕಾಕ್ಕು. 08-0೬) ; 
ಚಲದಂಕಕಂಠೀರವನರಸೇಂದ್ರ ಭೂತಳವ ವಾಲಿಸುತಿರರ್ತಿಯಲಿ (4050. 
4-೨). ೩. ನೆರವೇರಿಸು; ನಡೆಸಂ ; ಈಡೇರಿಸಂ: ದುಚ್ಛರಂ ತಿನ್ನದ 
ಸಿಂಹಂ ತನ್ನನೆ ನಂಬಿ ಬಂದಿರ್ದೆನ್ನನೆಂತುಂ ತಿಂಬುದಿಲ್ಲಮಾದೊಡವಮೂಾನುಂ 
ನುಡಿದು ಮಾತಂ ಪಾಲಿಸುವೆನೆಂದು ಸಿಂಹದ ಸಮಾಪಕ್ಕೆ ಬಂದು... 
ಎನ್ನ ಶರೀರಮಂ ಕೈಕೊಳ್ಳಿಮೆನೆ (ಕಂತತಂ. ೦೪೩-೦೫) ; ಆಲಿಸೆನ್ನ ಬಿನ್ನಪವ 
ಲಾಲಿಸೆನ್ನ ಬಿನ್ನಪವ ಪಾಲಿಸೆನ್ನ ಬಿನ್ನಪವ (ಕುಠಾರೇ- ಲ. ೩6-60); 
ಪಾಲಿಸುವೆನೆಂತು ನಿಷ್ಠಯಂ ಭಾವರಾಗದ ಜೀವಿ ಸಹಜ ಸಂಚಲ ಛರಂ 
ತಾಂ? (8ತ್ತಾಂಗ. ೩€-0080). ೪. ದಯಪಾಲಿಸಂ; ಕೊಡು; ನೀಡು ; 
ತಾಮಿರ್ವರುಂ ಪಟ್ಟೆಕೊಂಡು ಪೊಲಲ್ಗೆವಂದು ಲಾಭದ ಪೆರ್ಚಿಂ ಬಸದಿಗೆ 
ಬಂದು ವರಧರ್ಮಭಟ್ಟಾರಕರಂ ಕಂಡು... . ಇನ್ನೊಂದ್ದು ವೃತಮಂ 
ಪಾಲಿಸಿಮೆಂಬುದುಂ (ರರ್ಶಾಕ್ಶು. ೨-೦6೪) ; ಸ್ವಾಮಿ ನಮಗೆ ಅಮರನಾಯಶಿಕ 
ತನಕ್ಕೆ ಪಾಲಿಸಿದ ಕೊಟ್ಟೂರ ಚಾವಡಿಗ್ಗೆ (ಗೆ) ಸಲುವ... . ಗ್ರಾಮವನತಿ 
. - ಶ್ರೀಹರಿಹರದೇವರೆ ಅವಸರಸತ್ರಕ್ಕೆ ಸಮರ್ಪ್ಟಿಸಿದ್ದು (ಇಂ. 1, 
436.೬; 1530) ; ಪೂತನಿ ವಿಷದ ಮೊಲೆಯನಿತ್ತ ಹಂಗಿಗೆ ಮಾತಾಸ್ಪೆದವ 
ಪಾಲಿಸಿದ (ಮೋಹತ. ೩೪-೦): ೫. ಅನಂಸರಿಸು ; ಆಚರಿಸಂ : ತಾನಿತರ 
ಕನ್ಮಕೆಯಂತೆ ನಾಣ್ಣೆಟ್ಟು ಸೈರಣೆಯಂ ಬಿಟ್ಟು ನಿಜಾಚಾರವಂಂ 
ಮಣ'ದು ಶೀಲಮಂ ತೊಜಕೆದು ಕುಲಕ್ರಮಮಂ ಪಾಲಿಸದೆ ರಾಗಾಂಧೆಯೆ 
ನಾಗಿ (ಕಸಂ. 6೬೪) ; ಜಸಮಂ ಧರ್ಮುಮುಮಂ ಪಾಲಿಸುವೊಡಂ . . . 
ಆರೈದು ಪರೀಕ್ಷಿಸುವುದು ಮನುಜಂ ಸಮಸ್ತಕಾರ್ಯಸ್ಮಿ ತಿಯಂ (ತಂಕಶಂ- 
೦೯೯-೦೩) ; ನೀತಿಯ ಪಾಲಿಸದೆ ಕೊಲೆಗಡುಕತನದೊಳು ಮೇಲುಗಾಣದೆ 
ಬಂಧುಗಳ ಗುರುಗಳ ಸಹೋದರರ ಕೋಲ ಮೊನೆಯಲಿ ಕೊಂದು 
(ಕುಪ್ಶಾಛೀ- ೩-9೨) ; ಏತೃವಾಕ್ಕವು ನ್ಮಾಯವಾಗಿದ್ದ ಪಕ್ಷದಲ್ಲಿ ಅದನ್ನು 
ಪಾಲಿಸುವುದು ಪುತ್ರನ ಕರ್ತವ್ಮ (ಶ್ರಕಾಶ. 99). ಓ. ಮನ್ನಿಸಂ ; ಕ್ಷವಿಂಸಂ: 
ಓಬಳಣ್ಣನಾಯಕವು . . . ನನ್ನ ತಪ್ಪನ್ನು ಪಾಲಿಸಬೇಕೆಂದು `ಅವರ ಪಾದಕ್ಕಿ 
ಬಿದ್ದನು (ತ್ರ. ೧೬). ಪಾಳಿಸ್ಕು; ೧. ಬೇಳಲೆ ಬಗೆವೊಡೆ ಹರಿಯೊಡ 
ನಾಳೋಚಿಪಮೆ:ಂದು ಬಟ್‌ಯನಚ್ಛಿದೆನೆಮ್ಮಂ ಪಾಳಿಸುವೈ[ನೀಂ]ನಿನ್ನೊಡ 
ನಾಳೋಚಿಸದೆಮಗೆ ನೆಗಬಲೇಂ ನೆಅವು:ಟೇ (ಶಂಕರಾ. ೬-೨೨); ಮೂಳರಂ 
[ ಮಂ] ಪಾಳಿಸಿಯುಂ ಕೋಶಮಂ ಪೋಷಿಸಿಯ:ಂ ಇಂತು ಸಾಮ್ರಾಜ್ಯಮಂ 
. . ನಿಜಯತ್ತ ಮುಮೆನಿಸಿದಂ (ಕಂಡ್ರಫು. ೨-೬೧) ; ಮನಃಕ್ಷತಂ ಬಿಡದೆ 
ಪಾಳಿ ಮೇಳ ಪ್ರತ್ರಮೋಹದಿಂ ನಡೆಪಿದ ಕೂರ್ಮೆಯಂ ಬಗೆವುದಿಲ್ಲಿ 
(ಫುತ್ಪಶು- ೦೩-೪೮). ೨. ಧರೆಯಂ . . . ಸುರೆಪತಿವಿಭವಂ ಪಾಳಿಸುತ್ತಿರ್ದ್ದಂ 
(ಇ32ರೇ0. ೩-೪; 1047), ಭೂಪಾಳರ"* ಪಾಳಿಪರಿಳೆಯಂ ಜ್‌ ೭೩-೪೩೬). 
೫. ರಾಮನರೇಂದ್ರನುಂ ನೆಗಬ್ಬ ಪಾಂಡುನರೇಂದ್ರನ ಪುತ್ರರಯ್ವರುಂ 
ಪ್ರೇಮದಿನಾರ್ಹತೆಬ್ರ ತಮನೊಪ್ಪಿರೆ ಪಾಳಿಸಿ ಮುಕ್ತಿಕಾಮಿನೀಕಾಮರೆನಲೆ 


ಪಾಲ್ಕು ೫೫೫೧ ಖಾಲುಮಾರು 
ಸಂದರ್‌ (ಸತುತ. 3-೩) ; ಜಿನಧರ್ಮೆಮಂ ಬಿಸುಟರ್ತಿಯಿಂ ಲಾಳಿ ಪೂಜೆಗೆಂದು ಪೋಗಿ (ಪುಶ್ಕಪು: ೬೩-೩೩ರ) ; ಅಖಳಮಂತ್ರಗಳ 
ಪಾತನುಮಿಂದ್ರಿಯಂಗಳ ಭೋಗಮಂ ಮರುಳಲ್ಲನೇ (ರರ್ಟಕ್ಕು- ೩-೦೮೩). ಜಪ... ಫಾಲ್ಗುಣದಲ್ಲಿ ಸಕಲಜಯ (ಗಗತಾ- 9-೬೬); ಫಾಲ್ಗುಣದ 


೫. ಪಾಳಿಯಂ ಪಾ[ಶಾಕಾಂ. ಬಾ)ಳಿಸುವಂ ಬನ್ನಿಂ (ಶಂಶಕಂ, ೦೪೪-೦೮): 
೭. ನಡೆದಂಕೊಳ್ಳು ; ಸಲ್ಲು: ಹರಿಸುತಂಗೆ ಗಿರಿದುರ್ಗಮಾಗಿ ಪಾಳಿಸದ 
ಕೃತಕಶೈಲಮಿಲ್ಲ (ಪುಶ್ಕಫು- ೯-೨೨). 
ಪಾಲಿಸಿ ಕೊಡು - ದಯಪಾಲಿಸು ; ಕರುಣಿಸು : ಆ ಗ್ರಾಮವನು 

ಹುಗಿನು ಹೊಯಿಸಿ ಪಾಲಿಸಿ ಕೊಟ್ಟರು (ಎಳ: ೪11, ಶರವ: ೦೦೮-೩೬; 
1568 7): [ಪಾಲನರ. ಇಸ್ಕು) 

ಪಾಲ್ಕು "ಪಾಲ್‌,' ನೋ. 

ಪಾಲ್ಕು .ಪಾಲ್ಕ್ಮ್‌' ನೋ. 

ಪಾಲುಂಡೆ, ಹಾಲುಂಡೆ (ನಾ). ಹಾಲಿನಿಂದ ತಯಾರಿಸಿದ ಒಂದು 
ಬಗೆಯ ಸಿಹಿಭೆಕ್ಷ್ಯ : “ಪೀಯೂಷಪಿಷ್ಟಮೆನೆ ಪಂ[ಶಾ೫ಂ. ಹಾ] 
ಲಂಂಡೆಯೆನಿಸಿಕ್ಕು” (ಕುಂಗಕಾ- ೬೪-೨): ಅಮರ್ದಿನುಂಡಿಗೆಗಳಿನಿಸುವ 
ಪಾಲುಂಡೆಗಳುಮಂ . . . ಅರಸಂಗಂ ಪಂಕ್ತಿಯೊಳುಣ್ಬ ಪರಿಜನಕ್ಕೆಲ್ಲಂ 
ಬಡ್ಡಿ ಸಿದಾಗಳ" (ಹುಕುವೂ: 0೦-೨೪6): ಹಾಲುಂಡೆ: ಹೂರಿಗೆಯ 
ಲಡ್ಮುಗೆಯ ಬೆಟ್ಟಂಗಳಲ್ಲಲ್ಲಿ ಹಾಲೂಂಡೆ  ಫೈತಪೂರದಾಲಯವದಲ್ಲಲ್ಲಿ 
(ನಿಸರ- ಓ-೦೦) ; ತುಪ್ಪದ ತೋರ ಹಾಲುಂಡೆಗಳ ಯೆಳ್ಳುಂಡಿಗೆಯ 
ಕೆನೆಮೊಸರ ಚಾರುಶಾಕಾವಳಿಯಲಾ ವಿಸ್ತರ ಭಕ್ಷ್ಮಾವಳಿಯ ಪಾಕದೊಳೋರೆ 
ಹುಸಿಯಂಂಟೆಂಬ ಯಂತ್ರವ ಕಳಚ ಬಲುಹುಂಟಿಂ (ಸಂಠಶ- ೩೦-೮); 
ಸಣ್ಣಸೇವಗೆ ಹಾಲುಂಡೆ . . . ಹೂರಣಗಡುಬು 
ವೆಣ್ಣುಗಳೆಡೆ ಮಾಡಿದರು (ಕಂಠಂ: %-೮೭)- [ಪಾಲ ಉಂಡೆ) 

ಪಾಲುಗ (ನಾ). ಹಾಲಂ ಮಾರಂವವನಂ ; ಹಾಲಿನ ವ್ಯಾಪಾರಿ : 
ಪೊನ್ನುಗಂ, ನಾರುಗಂ, ಐಂಲುಗಂ, ಪರಲುಗಂ (ಕಶ್ಮಾನು. ೪೨೪ ಪ್ರಯೋ). 

(ಪಾಲ*, + ಉಗ) 

ಪಾಲುಗಡಲು - ಪಾಲ್ಫಡಲ್‌ ' ನೋ. 

ಪಾಲುಗಾರ 'ಪಾಲ್ಲಾಅ' ನೋ. 

ಪಾಲುಗಾರತಿ :ಪಾಲುಗಾರ್ತಿ' ನೋ. 

ಪಾಲುಗಾರಿಕೆ (ನಾ). (ವಾಣಿಜ್ಯ ಮತ್ತ) ವ್ಯಾಪಾರದಲ್ಲಿ) ಪಾಲು 
ಪಡೆದಿರಂವುದು; ಭಾಗವನ್ನು ಹೊಂದರಂವುದಂ: ಅದು - . - ಎಲ್ಲ 
ಕಲೆಗಳಲ್ಲಿಯ ಪಾಲುಗಾರಿಕೆ ; ಎಲ್ಲ ಸೌಜನ್ಮದಲ್ಲಿಯೂ ಎಲ್ಲ ಸಂಪನ್ನತೆಯ 
ಲ್ಲಿಯೂ ಪಾಲುಗಾರಿಕೆ (ಉಕ್ಕಾಂಗ- 30) ; ಇವರ ಆಚಾರ್ಯಪದವಿಯು 
ಹೆದರಿ ಕೊಟ್ಟಿದ್ದಲ್ಲ. . , ಕೋಮುವಾರು ಪ್ರಾಂತವಾರು ಪಾಲುಗಾರಿಕೆ 
ಯಲ್ಲಿ ಬಂದದ್ದಲ್ಲ (8ತಾಮಂ. ೪). ಪಾಲುಗಾರ (ಎಪಾಲ್ಲಾಣ)4 - ಇಕೆ] 

ಪಾಲುಗಾರ್ತಿ, ಪಾಲಂಗಾರತಿ (ನಾ). ಭಾಗವನ್ನು ಪಡೆಯವ 
ಹಕ್ಕುಳ್ಳವಳಂ ; ಹಿಸ್ಲೆದಾರಳಂ : ಎಲೈ, ನನ್ನ ದುಃಖದ ಪಾಲುಗಾರ್ತಿ, 
ಸುಮ್ಮನೆ ಅಳುವುದರಲ್ಲಿ ಏನೂ ಅರ್ಥವಿಲ್ಲ (ಮುಂಬಯಿ: 9-೧೩೦); ಬಸವಣ್ಣನ 
ಕಪ್ಪ-ಸುಖಗಳಲ್ಲಿ ನಾಗಲಾಂಬಿಕೆ ಪಾಲುಗಾರ್ತಿಯಾಗಿದ್ದಾಳೆ (ಳನಾಣ. ೦೨೪)- 
ಪಾಲುಗಾರತಿ : ಅವರೆಲ್ಲರಿಗೂ ಬರುವ ಕಷ್ಟ ಸುಖಗಳಲ್ಲಿ ತಾನೂ 
ಪಾಲುಗಾರತಿಯಾಗಿದ್ದಾಳೆ (೧ಿ- ೦೪) ; ತನು ಮನ ಧನದಲ್ಲಿ ಪಾಲುಗಾರಶಿ 
ಯಲ್ಲ (ಸಲೀಗೀ: 9-೪5) - 

[ ಪಾಲುಗಾರ (ಎಪಾಲ್ಲಾಅ)- - ತಿ, («ಆ -—ಇತ್ತಿ)) 

ಪಾಲುಗುಣ, ಫಾಲ್ಲೂಣ (ನಾ). ಚಾಂದ್ರವರಾನ ವರ್ಷದ ಹನ್ನೆರಡನೆಯ 
ತಿಂಗಳಂ ; ಬಿದಿರೂರ ಬಿಟ್ಟಿಗಣ್ಮನ ಮಗ ಚಿಕ್ಕಬಮ್ಮಗಣ್ಣ ಪಾಲುಗುಣ 
ಮಂಗಳವಾರದಂದು ಸುರಲೋಕಪ್ರಾಪ್ತನಾದ 
1199); ಫಕಾರಕ್ಕೆ ಪಕಾರಂ . . - ಫಾಲ್ಗುಣ-- ಪಾಲುಗುಣ (ಕರುದ- ೨೫೩ 
ಕ್ರಯೋ),: ಫಾಲ್ಗುಣ; ಫಾಲ್ಗುಣದ ಶುಕ್ಲಿಷ್ಟವಿಯಂದು ನಂದೀಶ್ವರ 


(ವ ಆರಿ: ೦೯೩೨, ೩೩-೫5; 


ಭೂಪಗೆ ಮುದ್ದು 


36 


40 


65 


ಸುವಾಸಿತವುದ ಅವನು ಬರುತಲಿರುವನು 
(ರನುಶಾ - ೪೪): [ ಆಸ, ಫಲ್ಗುನ) 
ಪಾಲುಗೂಡು (ಕ್ರಿ). ಪಾಲನ್ನು ಹೊಂದು. ಪೆಡೆ: ಇಬ್ಬರೂ ಕೂಡಿಯೆ 
ಹೊಸಧಾಟಿಯ ಆರತಿಹಾಡು ಹಾಡಿದೆವು. ಶೇಷಣ್ಣ ಬಿಂದಣ್ಣ ಒಂದೊಂದು 
ರೊಪಾಯಿ ಹಾಕಿದರು . . . ನಾನು ಅಕ್ಕ ಹಂಚಿಕೊಂಡೆವು. ಜಯಣ್ಣನೂ 
ಪಾಲುಗೂಡಲು ಬಂದ. ಅಕ್ಕ ಬೈದು ಕಳಿಸಿದಳು (ಕೈಪಿ- ೦೯೩). 
[ಪಾಲ್ಮು (ಆ ಪೂಲ್‌) --ಕೂಡ್ಮು) 
ಪಾಲುಗೊಳ್ಳು :ಪಾಲ್ಗೊಳ್‌' ನೋ. 
ಪಾಲುಣ (ನಾ). ದೇವರಿಗೆ ಮಾಡುವ ಹಾಲಿನ ನೈವೇದ, : 
ಯಿಪ್ಪತುಎಂಟು ಹೊನ್ನನ್ನು ನಿಮ್ಮ ಸ್ಥಾನದ ಬಖಿರವದೇವರ ಪಾಲುಣ 
ಕೋಸರ ತಿರುನಾಳನು ಹೊಸ್ತಾಗಿ ರಥೋತ್ಸಹವನೂ ಮಾಡುವ (೪೪: 2, 
ಕೋಲಣರ- ೩೪-೦೬; 1492). (ಪಾಲ್‌, +7?) 
ಪಾಲುದಾರ :ಪಾಲ್ದಾರ' ನೋ. 
ಪಾಲುಪಂಚಾಯ್ತು (ನಾ). ಹಿಸ್ಸೆಯ ಬಗ್ಗೆ ನಡೆಯಂವ ಪಂಚಾಯ್ತಿ : 
ಊರಿನಲ್ಲಿ ಏನು ಗಲಾಟೆಯಾಗಲಿಿ, ಪಾಲುಪಂಚಾಯ್ತಿ ನಡೆಯಲಿ, ಅಲ್ಲಿ 
ಶ್ಯಾಮಕಕ್ಕ ಇರಬೇಕು (ಹೊಸಕಿ. ೨)- 
[ಪಾಲ್ಕು (ಆ ಪಾಲ್ಕ್‌)-ಪಂಚಾಯ್ತಿ ( ಎಪಂಟಾಯಿತಿ)] 
ಪಾಲುಪಟ್ಟಿ (ನಾ). ಆಸ್ತಿ. ಕೆಲಸ ಮಂಂತಾದಂವುಗಳಲ್ಲಿ ಯಾರ ಪಾಲು 
ಎಷ್ಟು ಎಂಬುದನ್ನೂ ನಮೂದಿಸಂವ ಕರುರಂಪತ್ರ,--ದಾಖಲೆ 
ಪತ್ರ : ತಮ್ಮನೊಡನೆ ಪಾಲುಪಟ್ಟಿಯಾದ ಕೆಲವೇ ದಿನಗಳಲ್ಲಿ ನಂಜುಂಡ 
ಶ್ರೋತ್ರಿಯರ ಆದಾಯ ಬೆಳೆಯಲು ಪ್ರಾರಂಭಿಸಿತು - (ಠಂಕಧ್ಯ - ೪೩೫): 
[ಪಾಲ್ಕು ( ಆಪಾರ್ಲ್‌) + ಪಟ್ಟಿ) 
ಪಾಲುಪೊಂಗಲು, ಹುಲುಪೊಂಗಲು (ನಾ). ಹಾಲಿನಿಂದ ಮಾಡುವ 
ಒಂದಂ ಬಗೆಯ ಪೊಂಗಲು : ಪಾಲುಪೊಂಗಲನಿಕ್ಕಿಸಯ್ಮ ಬಾಲ 
ಗೋವ್ಸಳ ಕೂಡಿ ಸಾಗಲು ಲೋಲಕೃಷ್ಣನು ನಿಮಗೆ ಒಲಿವನು (ಗೋಹಾಠ- 
000): ಹಾಲುಪೊಂಗಲು : ತಣ್ಣೀರುಸ್ನಾನ, ದೇವಪೂಜೆ, ಯಜ್ಞ 
ಕರ್ಮಗಳು ಮುಗಿದ ನಂತರ ಹಾಲುಪೊಂಗಲ ಉಪಾಹಾರ (ಕಾಂಕಳಾ. ೭ಬ), 
[ಪಾಲ್ಮು (ಪಾಲ್‌) -- ಪೊಂಗಲ್ಮು (ಆಪೊಂಗಲ್ಮ್‌)] 
ಪನಲುಮಾರಿಕೆ (ನಾ). ಸೋಮಾರಿತನ ; ಆಲಸ್ಕ : ಪಾಲುಮಾರಿಕೆ, 
ಜನ್ಮಭೂವಿಂಯಲ್ಲಿ ಆಶೆ, ರೋಗಿಯಾಗುವಿಕೆ, ಭೆಯಶೀಲತೆ, ಅಸಂತೋಷ 
ಈ ಐದೂ ಪೂಜ್ಯತೆಗೆ ವಿಘ್ನಕಾರಣಗಳು (ಶುಂಂಬಿಯಿಂ- ೬-೩೩೭) ಅದೇನೋ 
ಕಾಗದ ಬರೆಯಬೇಕೆಂದರೇ ನನಗೆ ಕೆಟ್ಟ ಪಾಲುಮಾರಿಕೆ (ಅನಕಂ- ೦); 
ಕೆಲಸವನ್ನು ಮಾಡುವುದರಲ್ಲಿ ಪ್ರಫುಲ್ಲೆಗೆ ಪಾಲುಮಾರಿಕೆಯಿಲ್ಲ (Store: ೩೦)- 
[ಪಾಲುಮಾರು 4+- ಇಕೆ. / ತಮಿ. ಖಲ್ಮೂಲ್‌ಕ್ಕೈ ; 
ತೆಲು, ಪಾಲುಮಾಲಿಕ, ಪಾಲನ್ಮಾಲಿಕ) 
ಪಾಲುಮಾರು . (ಕ್ರಿ). ಆಲಸ್ಕಹೊಂದು ; ಸೋಮಾರಿಯರಾಗಂ : 
ಪಾಲುಮಾರದೆ ಭಕ್ತಿಯಿಂದಲಿ ಮೂಲಮಂತ್ರಧ್ಯಾನದೊಳು ಪಗಲಿರುಳು 
ನೀನಿರ್ದು (ಯಶೋರೆ. ೦೭) ; ತನ್ನ ಕೆಲಸದಲ್ಲಿ ಎಂದೂ ಪಾಲುಮಾರುತ್ತಿರಲಿಲ್ಲ. 
ಜೈಲಿನ ಕಾಯಿದೆ ಕಟ್ಟಲೆಯ ಪ್ರಕಾರ . . . ಒಂದನ್ನೂ ತಪ್ಪದೆ ನೋಡಿ 
ಕೊಳ್ಳುವನು (ಸಷ್ಮಕ- 1%. 90) ; ಬೆಳಗಿನ ರಭಾಚದ ಚಳಿಯಲ್ಲಿ ದ್ದು 
ಸ್ನಾನಾದಿಗಳನ್ನು ಮಾಡಲು ಪಾಲುಮಾರದ ಸ್ತ್ರೀಯರ ಹೊರತು ಮಿಕ್ಕವರೆ 
ಇರಿಗೂ ಇದು ಬಾಧಕರವಾಗಿಯೇ ಇದ್ದಿತು (೦ಕೀಶ್ರ” €)- 
[ದೇ.॥ ತಮಿ. ಪಾಲ್ಮಾಣು ; ತೆಲು. ಪಾಲುಮಾಲು, ಪಾಲ್ಮಾಜು, 
ಪ್ರಾಲುಮಾಲೂ, ಪ್ರಾಲ್ಮಾಲು] 


ಬಿಸಿಲುದಿನದಲ್ಲಿ 


ಪಾಲುವುಖಂಚಡ 
ತಮ 


ಹಾಲುಮುಖಂಡ (ನಾ). ಹಳ್ಳಿಗೆಳೆ ಬಣಗಳ ಮೆಂಖ್ಯಸ್ಮ ಸ 
ಮಗಳೆ ಮದುವೆಯ ಸಂದರ್ಭದಲ್ಲಿ ಪಾಲುಮುಖಂಡರಿಂದ ಬಹಿಷ್ಕಾರ 
ಗಿಹಿಷ್ಕಾರೆದ ಅವಮಾನದ ಗೊಂದಲಕ್ಕೆ ಅವಕಾಶ ಒದಗದಿರುವುದಕ್ಕಾಗಿಯೂ 
. * * ಮದ್ದು ತೆಗೆದುಕೊಳ್ಳುತ್ತಿದ್ದಾಳೆ (ಕರಿಮ: ೬೬೦): 

[ಪಾಲ್ಯು (ಆ ಪಾಲ) --ಮುಖಂಡ] 

ಖಾಲುವಂತಿಗೆ (ನಾ). ತನ್ನ ಪಾಲಿಗೆ ಸಲ್ಲಬೇಕಾದ ಹಣ ; ಪಾಲು 
ಗಾರಿಕೆಯ ಹಣ: (೪- (ವಾಲ್ಯೂ (ಆ ಪಾಲ್ಕ್‌) --ವಂತಿಗೆ] 

ಜಾಲ್ಲೆ, ಹಾಲೆ, (ನಾ). ಒಂದರ ಬಗೆಯಂ ಹಕ್ಕಿ: ಹಂಗನ ಹಕ್ಕಿ, 
ಶಕುನದ ಹಕ್ಕಿ : “ಚಾಷಃ, ಕಿಕೀದಿವಿಃ - ೨ ಹಂಗನ ಹಕ್ಕೀ ಜೆಸರು, 
ಶಕುನದ ಹಕ್ಕಿ, ಆಂಧ್ರದಲ್ಲಿ ವಾಲೆಪಕ್ಷ” (ಸಿಡ್ಗಾತಿ: 086). ಹಾಲೆ, : (9). 

[ದೇ.॥ ತಮಿ. ಪಾಲೈ ; ತೆಲ್ಲು ಪಾಲ) 

ಪಾಲ್ಕೆ, ಹಾಲ್ಕೆ (ನಾ). ೧. ಒಂದು ಬಗೆಯಂ ಮರ ವಂತ್ತು ಅದರ 
ಹಣಲರ್ಮಿ : “ರಾಚಾದನಂ, ಫಲಾಧ್ಯಕ್ಷಂ, ಕ್ಷೀರಿಕಾ__ ಈ ೩ ವಾಲೆಯ 
ಮರ” (ಕಾಣಾ. 008) ; ಜಳದಂ ಪಿಪ್ಪಲಿ ದೇವದಾರು ಲುಜೆ ನಿಂಬಂ 
ಚಿತ್ರಕಂ ಪಾಲೆ . . . ಇಂತಿವಂ ಜಳದೊಳೆ ಮೂವಡಿಗೂಡಿ ಕಾಸಿ. , 
ಕುಡಲೊಡಂ ಸರ್ವಜ್ವರೆಂ ಪಿಂಗುಗುಂ (ರೋಳೋಕ- ೪-೨೩3); ಅಂಬಟೆ 
ಪಾಲೆ ಬಿಳ್ಬುಲೆ (ಉಳ್ಳಾಂಗ- ೦-೨). ಹಾಲೆ : ೧. ಹಾಲೆಯಂಕೋಲೆದಿಂಡಂ 

ಹೆಜ್ಜಾಲ ಹೆದ್ದುಂಬರೌದುಂಬುರಂಗಂಲಯವದೆನಿಸಿ ನಾನಾ 
ಭೂಜದೊಗ್ಗಿನಿಂ ಕಾನನಂ' ಕಣ್ಣೆಸೆದುದು (ಸೋರುಕ. ೩-೨): ಹಲಸು 
ಹಾಲೆಯರಳಿ ಚಿಲ್ಲ ಚಿನ್ನೆಗೆ ತೇಗು ತಂಂಬುರವರಗಳಿಂ ನಿಲ್ಲದೆ ಮೆಆ್‌ದುದಾ 
ವಿಪಿನ (ಕಉಾತಾಂ- ೨೩-೩೩) ; ಹಾಲೆ ಬಿದಿರಿಪ್ಪೈ ಹುಣಿಸಂಕೋಲೆಲಚಿಯ 
ಫಸ ಬನ್ನಿ ಹೊನ್ನೆಯ ತರುಗಳ್‌ (ಹಲ್ಮಾರ: 9-೩೪). ೨. ಒಂದರಿ 
ಬಗೆಯ ಔಷಧಿ ಸಸ್ಮ : “ಆಮ್ಮತಶಿಖಾ- ಚಿಟಿಕೆ. ಹಾಲೆ” (೬೩ಛ- 9); 
” ಶೋಫ. ಚಿಟಕಿ, ಹಾಲೆ” (೬5೦. ೧6೩3). ೩. ಪಡವಲದ ಬಳ್ಳಿ 
ಮತ್ತು ಅದರ ಕಾಯಿ:' “ಹಾಲೆ ಕೋಶಾತಕಿ ಪಟೋಳಿಯಕ್ಕು” 
(ಮಂಗಣ: ೩೬-೨೦). ೪. (?) : “ಹಾಲೆ ಕಾಂಡಿಕೆ (ಣಂ. ಕಾಟಿಕೆ, 
ಕಾಡಗೆ]ಯಕ್ಕು ” (ರತಿಂಗಳಾ- 99-9೩)- 

[ದೇ-॥ ತಮಿ. ಪಾಲೈ ; ಮಲ. ತೆಲು. ಪಾಲ; ತುಳು. ಪಾಲೆ] 

ಪಾಲ್ಕೆ, ಆಲೆ, ಪಾಲ್ಕ, ಹಲ್ಲೆ, ಹಾಲೆ (ನಾ). ೧. ಕಿವಿಯ 
ಮೃದುವಾದ ಕೆಳಭಾಗ, - ಕೊಪ್ಪು : ನಸುನೇಲ್ವ ಕರ್ಣಾಟೀಕರ್ಣ 
ಪೂರನ ಐಾಲೆಗಳುಂ ಸರಸ್ವತಿಯಾಡುವ ಲೀಲಾಂದೋಳದಂತಾದುವು 
(ಶಂಶಶಾ. ೨-೩೯ನ) : ತಾಜಿವಲಾದ ಕೇಶಮನುಗುರ್ಗೊನೆಯಿಂ ತೆಗೆದೊತ್ತಿ 
ಐಾಲೆಯಂ ವಿಖಾಟ್‌ದ ಸುತ್ತಿನೋಲೆಗಳನೋವುತುಮಾಯಂತಮಾಗೆ ತೊಟ್ಟು 
(ಳೀಕಾನ. 8.೦೦೬) ; ಪೊಸಮುಶ್ತಿನ ಪುಂಜದೆ ರಂಜಿಸುವೋಲೆಯನಮುರಿ 
ಪಾಲೆಯೊಳ್‌ ನಿಯಮಿಸಿದಳ್‌ (ಕಂದ್ರಫು. ೧೦-೧೩೨). ೨. ಸೇತಂವೆ ; ಸಂಕ: 
ಕೋಟಿಚೆನ್ನಯರು ಬಲ್ಲಾಳನ ಆಳುಗಳೊಂದಿಗೆ ಪಾಲೆ ದಾಟಿ... 
ಬೆಳ್ಳಿಯ ಕಲಶದ ಬಿಳಿಯ ಉಪ್ಪರಿಗೆಯನ್ನು ಏರಿದರು (ಕಟಕ. ೦೪). 
ಆಲೆ : ೧. ಮಿರುಪ ತಳಿರೆಲೆ ಕೆಂಪಿನಾಲೆಯ ಜೋಲ್ವ ಕರ್ನಗಳ 
(600೪: 8-೧೬); ಹಣೆ ಚಚ್ಚಿಕೊಳ್ಳುವಿಕೆ, ಕಿವಿಯ ಆಲೆಯನ್ನು ಅನಾವಶ್ಯಕ 
ವಾಗಿ ಉಜ್ಜಿಕೊಳ್ಳುವಿಕೆ (ನಂತು. ೧೪). ಪಾಲ: ೨. ಎಳಿನವಿಲಾ 
ತಡಿಯೊಳಾಡುಶಿರಲೊರ್ವ ಲಲನೆ ನೋಡಲು ಕೇಕರಾಂಶು ಪೊಳೆದೆಯ್ದಿತು 
ತತೃತ್ರಿ ಮನದಿಗಿಟ್ಟ ಪಳುಕಿನ ಪಾಲದಂದದೊಳು (ಶ್ರೀಶಾ೦- 8-೩೬); ನೀರ 
ಮುಟ್ಟದೆ ಮೇಲಕೆತ್ತಿ ಫಾಲವ ಕಟ್ಟಿ ದಾರಿಯ ಮಾಡಬೇಕದಕೆ ಧಾರಿಣಿ 
ಚರರಾಗದಂಬರೇಚರರು ಕಠೋರವ್ಯಂತರರು ಬೇಕೆಂದ (ಕರತ. ೩೩-೭೪); 
ಕಾಡುಮೇಡುಗಳನ್ನು ಹಿಂದೆ ಹಾಕಿ ತೋಡುಗಳನ್ನೂ ವಾಲಗಳನ್ನೂ 
ದಾಟಿದರು (ಉರ. ೧೩4 ಕಠಾಶಾಂ). ಹಲ್ಲೆ : ೧. ಕಿವಿಗಳ ಹಲ್ಲೆಗಳ ಅ 


35 


೫೫೫೨ 


ಖಾಲೋಗರ 


ಎಕವಜ್ರದ ಬೆಂಡೋಲೆಗಳು ಕಿರಣಗಳನ್ನು ಸೂಸುತ್ತಿದ್ದುವು (ಮಕ್ಕ. 
3೧). ಹಾಲ್ಕೆ : ೧. ವರಮುತ್ತಿನೊೋಲೆಗಳು ತೀಎ ಹೊಳೆವುತ್ತಮಿರೆ 
ಲೆಂಕರಸನೆಂಬ ಭಕ್ತಂ ಕಂಡು ಸರಸರನೆ ಭೋಂಕನೋಲೆಯನಲ್ಲಿ 
ತೆಗೆವುತಿರೆ ಸರಸರನೆ ತೆಗೆದ ಸಂಭ್ರಮದೊಳಗೆ ಹಾಲೆ ಸೊಪ್ಪಾಗುತಿರೆ 
(€56- 0೩-೧೩) ; ಹಾಲೆಗಳೊಳು ಥಳಥಳಿಪ ಮುತ್ತಿನ ಹರಳೋಲೆಗಳನು 
ಧರಿಸಿಹರು (ಶಂಶ್ರತಾಂ: ೧೨-೧೦೬) ; ನಾ ತೂಗಿ ಬಾಗಿ ನೀರೆ ಮೊಗೆದೆ 
ಮಾವಯ್ಕ ಹಾಲೆ ಸವೆದು ವಾಲೆ ಬಿತ್ತು ಮಾವಯ್ಕ (ಹಳ್ಳಿಯು, ೦೭೪). 
[ಆ ಸಂ. ಪಾಲಿ. ಪಾಲೀ) 

ಪಾಲ್ಕೆ (ನಾ). ಒಂದಂ ಬಗೆಯ ತೆರಿಗೆ: ಮುಂದನಾಡ ಬಂಗೆಡಗ್ರಾವಃ 
ಪೊನ್ನಕೆ ಪಾಲೆಯ ಗಲುಹ ಅಯ್ನೂಜಣು ವರಹ (ಎಳ. ೫1೪, ಗುಂಡತ್ಮಿಶೇ- 
೧೨೪-೬೫8; ಸಂ: 1410)- [?) 

ಪಾಲೆಗೊರವಿ (ನಾ). ಒಂದಂ ಬಗೆಯಂ ವಂರ: (ಕೈಗ: ೩೬-೦೦೩೪). 

(ಪಾಲ್ಕೆ 4ಗೊರವ್ಮಿ) 


ಎ 
ಅಳಿ, 


ಪಾಲೆರೆ  ಪಾಲೆಆ' ' 


15|ಪಾಲೆಆಕಿ, ಪುಲೆರೆ, ಹಾಲೆರೆ. ಹಾಲೆಜ್‌ (ಕ್ರಿ). ೧. ಹಾಲನ್ನೂ 


ಹೊಯ್ಯು,-ಸಂರಿ : ದೊರೆಯಕ್ಕುಮೆ ನಿನಗೆ ಯುಧಿಷ್ಠಿರನರ್ಫ್ಯ ಮನೆತ್ತೆ 
ಶಂಖದೊಳ್‌ ಪಾಲಿಜಕಿದಂತಿರೆ ಮಲಿನಮಿಲ್ಲದೊಳ್ಳುಲದರಸುಗಳಿರೆ ನೀನಕಿ 
ಮಗ್ರಪೂಜೆಯನಾಂಪಾ (ಶಂಶಾಾ - ೩-50). ೨. ಹಾಲಂ ಕೊಡು ; ಹಾಲು 
ಕುಡಿಸು; ಪಾಸಿನ ಮೇಲೆ ಪಟ್ಟಿರಿಸಿ ಪಾಲೆಜ!ದೆನ್ನೊಡಗೂಡಿ 
ಬಾಲಿಕಾಭ್ಯ್ಕೂಸದಿನೆತ್ತಿ ಸತ್ತಿಗೆಯ ತಣ್ಣೆಳಲೊಳ* ಬಳಿವಂತು ಮಾಡಿ... 
ಕೊಲ್ಪುದೇ (ಗಿಂಳೆ- ೦-೦೦೬); ಕೆಟ್‌ ಮಂ ಕಟ್ಟಿಸು . . . ಶಿಷ್ಟರಂ ಪೊರೆಯೆನು 
ಕ್ರಿಂತೆಲ್ಲಮುಂ ಪಿಂದೆ ತಾಂ ಯೆಜದಳ್ಳಾಲೆಟ್‌ವಂದು ತೊಟ್ಟು ಕಿವಿಯೊಳ್‌ 
ಲಕ್ಷ್ಮೀಧರಾಮಾತ್ಮನತ (ಸೌಇಇ. 1೪, ೨೬೭-೪೩; 1360); ಪಾಲೆಆ್‌ದೋವಿ 
ಚಿಣ್ಣನ ಪಕ್ಕೆ ಗೈದಿದಳು (ಮೋಶತ. ೨-೭೫)- ಹಾಲೆರೆ : ೧. ವಿಜಯವರ್ಮ 
ನರೇಂದ್ರ ಬೆ:ಗದಿಂ ತನ್ನ ಸತಿಯು ಪಲೆರೆಯ೨ತಿರೆಲತ (ಸಸಗಂಧಿ. ೧೩೨-೧೧)- 
೨. ತೊಡೆಯ ತೊಟ್ಟಿಲೊಳಿಟ್ಟು ಪಲೆರೆದು ಪಾಲಿಸಿದ ನಿನ್ನೆ 


ಮೆಯ್ಯಿದನೆಂತತಿ ವೇಳ" ಕಾಂತಾರರಂಕ್ಷಸಿಗೆ ತಂತಪ್ತಿಗೂರ್ಳ ಕೊಡಲಿ? 
(ಶ್ರೀನೂ. ೭೪-೪6). ಹಾಲೆರೆ : ೧. ಪುಷ್ಪಗಳೆ ಗೊಂಚಲುಗಳೆಂಬ 
ತೊಟ್ಟಿಲಿನೊಳ್‌ ... ಮಕರಂದವೆನುವ ಹಾಲೆರೆದು (8%9ಗಂ೦. ೪೭೦-೦), 


ಹಾವಿಗೆ ಹಾಲೆರೆದರೆ ತನ್ನ ವಿಷ ಬಿಟ್ಟೇತೇ? (ಗಾರ). ಹಾಲೆಆಿ” : ೧. 
ಹಾವಿಗೆ ಹುಲೆಜಕಿದೇನು ಫಲ (ಫ್ಛಕಂದ: ೦.೩೧ ಶಲ). [ಪಲ್‌ + ಎಟ್‌] 
ಪಾಲೇಜು (ಕ್ರಿ). ಹಾಲು ಹೆಚ್ಚಾಗು: ಆಲದ ಅತ್ತಿಯ ಬಸಿರಿಯ 
ಪೂಲೇಆ್‌ದ ಕೆೊೊನೆಯನುಡಿದು ಮದಮಿಶ್ರಿತದಿಂದಾಲೋಚಿಸದಿಕ್ಕುವು 
ದಾರೇಟುದಿನಂ ತರದೆ ಹಯಕೆ ಖಾಸವಿನಂಶಂ (ಕಕ್ಕಶಾ. ೬-೩೮). 
ಪಾಲ್ಮ್‌--ಏಜ್ಮು (ಆ ವಎಅು3*,)] 
ಪಾಲೈಸು (ಕ್ರಿ). (?) : ಭೋರೆಂದು ಸುರಿವ ಕೀಟ್ಮರದ ಪೂರದಿಂ 
ಕಾರ ಕಾವಣಮಂ ಜಂರಭಾನಿಳನೊತ್ತುವಂತೆ ಕುಣುಕುಮುಂಮೆಟ್ಟೆ 
ನಡೆಯಿಸುತ್ತುಂ ಗಜಳುವ ಗಟಿಕಿಕುಜರ ಚಪ್ಪರಿಸುವೊಪ್ಪಕಾಅರ ಕರೆವ 
ಪರಿಕಾೂಅರ ಪಾಲೈ (ನಾಕಾ. ರೈ]ಸುವಂರೆಕಂಅರ ನೆರವಿಗಳಂ ಕೈಸನ್ನೆಯಂ 
[?) 


3 


ನಿವಾರಿಸುತತ್ತಿ೦ (ಅನಂಘು. ೩-5೯ವ). 


40) ಪಾಲೋಗರ. ಹಾಲೋಗರ (ನಂ). ಹಾಲಿನಲ್ಲಿ ಮಾಡಿದ ಅನ್ನ: 


, ಪಲತೆಜದ ಪಾಲೋಗರದ ಕಟ್ಟೋಗರದ ಸೊಗಸುವಡೆದ ನೀರೋಗರದ 
ಮಿಸುಗುವಂಓಲಿಯ ವಿಧಮಂ ವಧೂಜನವಜ"ವ  ತೆಅದಿನೊರೆವೆಂ 
(ಸೂಶಕಾ- ೩ ಸೂಕಿ: ಹಾಲೋಗರ : ಹಾಲುಂಡೆ ಫೃಶಷೂರದಾಲಯ 


ವದಲ್ಲಲ್ಲಿ ಹಾಲೋಗರೊಡೆ ಸಣ್ಣ ಸೇವಗೆಗಳಲ್ಲಲ್ಲಿ . . - ಮೇಲೋಗರದ 


ಹಿರಿಯ ರಾಸಿ ಮಸಗಿದವಲ್ಲಿ (ಣರ. ೬-೦): ಹಾಲೋಗರವ 


ಪಾಲೌಗು 


ಪುಂಡು ಬಾಲೆಯರ ತೋಳ ಮೇಲೆ ಒಜಗಿದರೆ ಬಾರದ ಭವದಲ್ಲಿ ಬಪ್ಪುದು 
ಶಪ್ಪದ) ಕಾಣಿರಣ್ಣ (ಸದ್ಮೇನ. ೪೯-೧೪೦): ಸಾಲವನು ಕೆ.ಂಬಾಗ ಹಾಲೋೊ*ಗ 
ರುಂಡಂತೆ (ಕಾಣ. ಹಾಲುಕೂಳುಂಬಂತೆ. ಹಾಲುಹಣ್ಣುಂಡಂತೆ) (ಸರ್ವಳೃ. 
640). | ಪಾಲ್‌, ಓಗರ] 

ಹಾಲೌಗು, ಹಾಲವುಗ (ನೂ). ಹಾಲು ಮತ್ತು ಅಕ್ಕಿಹಿಟ್ಟಿನಿಂದ 
ತಯಾರಿಸಿದ ಒಂದಂ ಬಗೆಯ ಖಾದ, : ಸೂಸಲುಂಡಲಿಗೆ ಪಾಲೌಗು 
ಪಾಯಸ ಬೆಣ್ಣೆಗಾಸಿದ ತುಪ್ಪ ಕೆಂಗೂಳ ರಾಸಿ ರಂಜಿಸಲು (ಳು0ಸಾಂ. ೨೬-೨). 
ಹಾಲವುಗ : ಚಿಗುಳಿ ಚಕ್ಕುಲಿ ಹಾಲವುಗ (ಅಸಫು. ೧೪-೧೩). 

(ಪಾಲ್‌ - ಔಗು (€ಅವುಗು)) 


ಪಾಲ್ಕೆಅಕಿ, 


ಪಾಲ್ಕೆ ಆಯ ತೆಹ್ಮಣ 


ಅನ್ತೆ ಬರೆ 


ಕಡೆಗೋಡಿ (ಕ್ಲಂ. ೧೪೨೧. ೧೦-೦6೧ ; 967). 


ಪಾಲಕೆ೫ ; ಅನೆ ಬನ್ನು ಪೂಲಕೆಆ್‌ಗನೆ ಬಂ ಪುಣಿಸೆಯಿಂ ಅನ್ನೆ ಬನ್ನು 
ನಗರೆವಳ್ಳದಿ ಮೂಡಣ ಬೇಲಿಬಿಂಂ (ಎಳ. 111. ನಂತರ. ೧೬೪-೧೩ ; 916 9). 
( ಪಾಲ" ಕೆಆೌ) 
ಹಾಲ್ಗಂಚಿ (ನಾ). ಒಂದಂ ಬಗೆಯ ಗಿಡ : (9). [ಪಾಲ್‌ +ಕಂಚಿ,] 
ಪಾಲ್ಲಂದಲ್‌ (ನಾ). ಹಾಲಿನ ಮಡಕೆ: ಪಾಲ್ಗಂದಲಿೀ ಮಾಯಂ 
ಬೋದುದು ಬೆಣ್ಣೆಯೆಲಿಯೆಲೆ ಕೃಷ್ಣಾ ನೀನೆ ಶಿಂದಿರ್ವೆ (ಠತ್ತನೂ. ೨೧). 
[ವಾಲಿ +ಕಂದಲ್‌, ) 


ನ 


ಲ್ಲಡಗ. ಹಾಲ್ಸಡಗ (ನಾ). ಚಿಕ್ಕಮಕ್ಕಳ ಕಾಲಿಗೆ ತೊಡಿಸಂವ 
ಒಂದರಿ ಬಗೆಯಂ ಕಡಗ: ಅರಳಿಲೆಯು ಮಾಗಾಯಿ... ಪೊಕ್ಕಳು 
ಘಂಟೆ ಪಾಲ್ಗಡಗ ಗೆಜ್ಜೆ ಸಹ ಬ.ಲದೊಡವಾ ಪರಿಪರಿಯ ರತ್ನಖಬಚಿತಾ 


ಭರಣಗಳನಿಟ್ಟು (ಎನೋ. 08-80): ಹಾಲ್ಲಡಗ : ಹಸರಂಗಿ ತೊಡಸೀದ 
ಹಾಲ್ಲಡಗ ಇಡಸಿ:ದ (ಗರತಿ. ೪೦). [ ಪಾಲ್‌ +ಕಡಗ,] 


ಪಾಲ್ಸಡಲ್‌, ಪಂಲಂಗಡಲಂ, ಪಾಲ್ಗಡಲಂರ. ಹಾಲಂಗಡಲು. ಹಾಲ್ಲ 
ಡಲು (ನಾ). ಹಾಲಿನ ಸಮಂದ್ರ ; ಕ್ಷೀರಸಾಗರ ; p ಇದೊಂದಂ 
ಪೌರಾಣಿಕರಲ್ಪನೆ. ಶಪ್ತಸವಯದ್ರಗಳಲ್ಲಿ ಒಂದಂ; ವಿಷ್ಣುವಿನ 
ವಾಸಸ್ಮಾನ: ಜೈನಧರ್ಮದಲ್ಲಿ ಅರ್ಹಂತನ ಜನ್ಮಾಭಿಷೇಕಕ್ಕೆ 
ಬಳಶಂವ ಐದನೆಯ ಸವಂಂದ್ರ : “ಇಂಗಡಲೆಂದು ಪಾಲ್ಸಡಲೊಳ್‌” 
(ಕರ್ಣಾಸಿ- ೨೦) : ವೆಡೆ ವಾಸುಕಿಮಹೋರಗನಂ ಕಡೆಗಣ್ಣಿ 
ಮಾಡಿ ಪಾಲ್ಲಡಲನುಷಪಾಯದಿಂ ಕಡೆಯೆ (ಕಾವಾ: «೩6 ಕೊದ್ರಕ): 
ಕಡೆಯಿಕ್ಕಿದ ಬಿಡುಮುತ್ತಿನ ಪೊಡರ್ದಣ್ನು ವ ಬೆಳಗು ಪೊಳೆವ ದುಗುಲದ 
ಪಸೆಬೊಳ" ತೊಡರ್ದರೆ ಪಆತಲ್ತಿದೆ ಪೂಲ್ಗಡಲೆನಿಸಿದುದಾ ವಿವಾಹವೇದಿ 
ವಿಲಂಸಂ (604). 6-೧೬) : ಜಗಮಿದು . . . ಪಾಲ್ಗಡಲಿಂದೊಗೆದುದೊ 
ಪೇಟಿಕೆಂಬಿನೆಗಂ ಸೊಗಯಿಹಿದುದು ಸಾಂದ್ರಚಂದ್ರಿಕಾವಿಸತ್ತಿ ರಂ (ಕಾರಂಉ- 


ಪಲವಪ್ಪೆ 


೧೪೩). ಪಾಲುಗಡಲು : ಖಂಲುಗಡಲಲಿ ಘಣಿಯ ಮಂಚದ ಮೇಲೆ 
ಪವಡಿಃ, ಪರಮನೆನಿಸಿದ ಲೀಲೆಯೆತ್ತಲು ಮನುಜಭಾವದ ನಟನೆ ತಾನೆತ್ತ 
(ಳಾ. ಇ): ಪಾಲುಗಡಲೂ ಮನೆಯಾಗಿರಲು ಒಂದಎಲದೆಲೆಯ 
ಮೇಲೆ ಮಲಗುವರೆ (ಪುಂಂಡ- ೪-೦೦೪-೦). ಪಾಲ್ಗಡಲು : ಪಾಲ್ಗಡ 

ಶಶಿಯಂತೆ ಪೊಕ್ಕು ನೀರ್ಗಲ್ಲಳ ರುಚಿಸರಸಿ ಯನು 


ಮಂದು (ನರೇಶ. ೪9); ಕೊಡವಾಲು ಪುಳಿವೆರೆ 


13 ದು 


ದಳಿವುದಲ್ಲದೆ ಪಾಲ್ಪಡಲು ನಾಶವನೈದತವುದೆ (ನೋಹಶ. ೦.೩೦). ಹಾಲು 
ಗಡಲು : ಇದು ಹಾಲುಗಡಲಿನ ಸೀಮಿ ; ಚಂದ್ರಮನೆ ಸ್ವಾಮಿ (ಕಾದಳೀ. 
೬೩-೦೬). ಹಾಲ್ಸಡಲು ; ಕುಳರಿಂದೆ ಹೆಪ್ಪಾದ ಹಾಲ್ಗಡಲಿನೈಕಿಲೊಳ್ಗ 


ಡ್ನೆಯುಂ ಕಡಿಕಡಿಯುತಿ& 


4 
pi 
೪ 


ಗೆಯನೊಟ್ಟೆ (ಇತ್ತಾಗ: ೯0-3೪೮): ಹಾಲ್ಗಡಲಿನ 


77೫8೫೩ 


ಭಾ 


30 


26 


20 


956 


35 


60 


48 


ಪಾಲ್ಗುಂಬಳ 


ಕೆರತೆರೆಯ ಮೇಲೆ ಮಹಾವಿಷ್ಣು ನರ್ತಿಸಿದಾಗ ಲಾಸ್ಕಕಲೆ ಮೂಡಿ ಬಂದಿತು 
(ಸೌಂದಸ. ೧೧೭): 

ಪಾಲ್ಸಡಲ ಕುವರಿ - ಕ್ಷೀರಸಾಗರದಲ್ಲಿ ಜನಿಸಿದವಳು: ಲಕ್ಷ್ಮಿ ; “ಸಿರಿ 
ಲಕುಮಿ ಮಾಲಕುವಿು ಪಾಲ್ಗಡಲ ಕುವರಿ ಮಿಕ್ಕ ತಾವರೆವನೆಯಳೆಂಬ 
ಪೆಸರಿಂದಿರೆಗೆ” (ಶರ್ಮರು. ೩). ಪಾಲ್ಸಡಲ ಮಗಳ್‌ :- ಪಾಲ್ಸಡಲ 
ಕುವರಿ : ಪಾಲ್ಸಡಲ ಮಗಳನಿಯನೊಡನೆ ಬೊಮ್ಮಂ ಸರಿಮಿಗಿಲ್ಲೆ ಕಿನಿಸಿಂ 
ಪೋರೆ (8೫530- ೩. ೨೬). ಪಾಲ್ಸಡಲೊಡೆಯ - ಕ್ಷೀರಸಾಗರದ ಒಡೆಯ 


ಷು ಕರಿಯ ವರನ ಚಕ್ರದಿ ಉದ್ಧರಿಇದ ಹರಿ ನಮ್ಮ ಪಾಲಿಸ ಪಾಲ್ಗಡ 
ಲೊಡೆಯುನು (ಪುಂಡ. ೩-೦೩೫-೦); ₹ರ್ಣಜ ಪಾರ್ಥರಾಸ್ಕಂಗಳು 
ಕಡುಚೆಲ್ವುಕಾಂಂತಿಕಲೆಗಳನಾಂತುವಾಗ ಪಾಲ್ಗಡಲೊಡೆಯನಂ ಮಂದೆ 


ಕಂಡು (ಕೈಮಣ. ೨೪-೬೭). [ ಐಲ -- ಕಡಲ) 
ಪಾಲ್ಗಡಲು ' ಪಾಲ್ಸಡಲ್‌ ' ನೋ. 


ಪಾಲ್ಗಡೆ (ಕ್ರಿ). ಹಾಲನ್ನು ಕಡೆ. _. ಮಧಿಶು: ಒಂದೆ ಕೈಯೊಳಾ 


ಪಾಲ್ಚಡೆವೆನೆಂಬ ಪೆರ್ಗಾವಿಲನಂ ಪೋಲ್ಕುಂ (ರಮ್ಮು: 3-೦೦೬ 
೪8ಕದ್ದ): ಘನಕುಚೆ ಗೋಪಿ ಪಾಲ್ಗಡೆಯುತುಂ ಮನೆವಾಟಕ್ಕಿಗೆ ಪೋಗೆ 


(unio. ೩-೩೦). [ ಪಾಲ್‌, + ಡೆ] 
ಪಾಲ್ಲಆ*, ಹಾಲರಕರೆ (ಕ್ರಿ). ಹಾಲನ್ನು ಕರೆ, - ಹಿಂಡು: ಇನಿತು 
ಪಾಲ್ಗಿಟ್‌ದೂ ಹೋೊಬಟ್ಟಲೊಳಿರಿಸಿ ತಾಂ ನಿಲಿಸಿ ಬಂದಾ ಮಲಹರೆನ 
ಬಳಿಗದೆ ಯುವತಿ ಹೋದಹಳು (04ಪ್ರ: 80-03) ; ಕಾಡುವ ಪಶುವಿನ 
ಬಾಲವ ₹ಟ್ಟಿಸಿ ಕೂಡೆ ಪಾಲ್ಗಆ್‌ಯಲು : ಒದೆಯುವುದೆ (ಪುಂದ' ಠಾ: 
೨-೪೧-೨). ಹಾಲುಕರೆ: ಹಾಲುಕರೆದು ಮೊಸರು ಮಾಡಿ... ವತಾರಾಟ 
ಮಾಡುತ್ತೇವೆ (ಹತುತೂ. ೬೦) : ಹೊಸದಾಗಿ ಬಂದು ಕೊಟ್ಟಿಗೆ ಸೇರಿರುವ 
ಕಾಳೆಮ್ಮೆಗೆ ಕರು ಬಿಟ್ಟು ಹಾಲುಕರೆದುಕೊಂಡಿದ್ದಾರೆ (ಕಳುತು- 40). 
[| ವಾಲ * ಕಟ್ಸ್‌] 
ಪಾಲ್ಗಾಅ. ಪಾಲುಗಾರ (ನಾ). ೧. (ಆಸ್ತಿಯ) ಭಾಗಸ್ಮ; ಹಿಸ್ಲೆದಾರ : 
ಬರಬೇಕಾದ ಹಕ್ಕುಳ್ಳವನಂ :. ಪಾಲ್ಗಾಜರಣ್ಣಂದಿಂ* 1 
ಎಲಮನ್‌ ಪೇಲಕ್ಕಿನ*್‌ (ಅಕ್ಕತ್ಕಾ. ೧೨-೨೪೪). ಪಾಲುಗಾರ :, ೧. ಕರಾರು 
ಪತ್ರಕ್ಕೆ ಎಲ್ಲ ಪಾಲುಗಾರರ ಒಪ್ಪಿಗೆ ಮುತ್ತು ಅಂಕಿತಗಳು ದೊರೆತ ಮೇಲೆ, 
ಪಾಲುಗಾರಿಕೆಮು ಪೂರ್ಣವಾಗುತ್ತದೆ (ತಕ್ಕಡ: 9೬) ; ಪ್ರಶಿಸ್ಪರ್ಧಿ 
ಎನ್ನುವುದಕ್ಕಿಂತಲೂ ಪಾಲುಗಾರ ಎನ್ನುವುದೇ ಸರಿ (ಕುಂಗಾಮು- ೫6): 
೨. ಪಾಲುಗೊಳ್ಳುವವನು : ಊರಲ್ಲಿಯ ಎಷ್ಟು ಜನರ ದುಃಖದಲ್ಲಿ 
ಅವನು . ಈಗಾಗಲೇ ಪಾಲುಗಾರನಾಗಲಿಲ್ಲ? (ಮೂರುಡಾ- ೧೬೨). 
(ಪಾಲ್‌ ೬ -ಕಾಅ) 
ಪಾಲ್ಗುಂಬಳ, ಹಾಲಗುಂಬಳ. ಹಾಲುಕುಂಬಳೆ, ಹಾಲುಗಂಂಬಳ, 
ಹಾಲ್ಲುಂಬಳ (ನಾ). ಒಂದಂ ಬಗೆಯ ಬಳ್ಳಿ ಮತ್ತೂ ತರಕಾರಿಯಾಗಿ 
ಬಳಸುವ ಅದರ ಕಾಯಿ: ಸೋರೆ: ಮಲಕಿಗಾಲದೊಳೆಲೆವಾಡಂ 
ಹಬಕೆಯೆಳ್ಳಿಂ ಹಿಬುದ ತೈಲಮಂ ಬಿಸತತಿಯಂ ಮೊಳೆಯುಲ್ಲುವಖುಮಂ 
ಯಲ್ಲಮನುಪ್ಪುಂಗಾಯ್ಗಳಂ]ಸೇವಿಸಲುಮಾಗ 
ದೆಂಬಂ ಜೈನಂ (ಸರುಪ- ೬-೯- ಹಾಲಗುಂಬಳ : “ಶ್ರಮಫಥ್ನೀ - ಹಾಲ 
ಗುಂಒಳೆ” (೬೩೦. ೦೬೨); ಕಹಿಸೋರೆಬಳ್ಳಿ, ಈಸುಗಾಯಿಬಳ್ಳಿ, ಹಾಲಗುಂಬಳ 
(ನೃಶಿಗಿ. ೪೯-೬೨). ಹಾಲುಕುಂಬಳ: " ಇಕ್ಟಾಕು__ಹಾಲುಕುಂಬಳೆಕಾಯಿ. 
೨. ರಾಜವಿಶೆ:ಪ” (ಗಂಗಾಶು- ೩5). ಹಾಲುಗುಂಬಳ : `ದೀರ್ಥ್ಫ್ಥವೃಂತ 
ಫಲಾ-ಹಾಲುಗುಂಬಳ ” (ಓಷಧಿ: ೬೭) ; ಹಾಲುಗುಂಬಳ ಪನಶಫಲದ 
ಸಾರತರ ಶಾಕಭೇದವ ನಾನು ಬಲ್ಲನಿತ ಚಾರುಚಂದ್ರಾನನೆಯರಜಃವ ಮಾಳ್ಕೆ 
ಯೊಳಮರಾಗದಿಂದವೆ ಮುಸುರ್ವೆನು (ಸೂಶಕಾ. 8 ಸೂಕ) : ಹಾಲುಗುಂಬಳ 
- ಕಘವಾತೇರ (ಅತ್ಮಾಂಗ- ೧೩೬-6೬). ಹಾಲ್ಗುಂಬಳ : ಹಾಲ್ಗುಂಬಳ 


ಪೀ 
Ue 


ಪಾಲ್ಲುಂಬಳಮಂ[ಶಾಕಾಂ. 


* ಜಾಲ) ಡಿ 
n 


ಕಾಯಿಯ ಪಲ್ಕ ತಿಂದು ಕೈ ಕಾಲೆಲ್ಲ ವಾತ ಹಿಡಿದ:ಕೊಂಡಿದೆ (೭8). 
ಪಾಲ್ಸ್‌ ೬ ಕುಂಬಳ) 

ಪಾಲ್ಗುಡಿ. ಹಾಲ್ಕುಡಿ. ಹಾಲ್ನುಡಿ (ಕ್ರಿ). ೧. ಹಾಲನ್ನೂ ಕುಡಿ.-ಪಾನ 
ಮಾಡು: ಕಳ್ಳುಡಿವವರಂ ಪೊಲ್ಲರೆಂಬಂತೆ ಪಾಲು ದಿವದರನೇಕೆ ಪೊಬರೆನ್ನರ? 
(ರವರ್ತಿಷ್ಯ - ೬-೪4) : ನಂದಿನಿಯು ಪಾಲಿದೆ ನೀಂ ೨ಡಿಯಿಲ್ಕೆ ನಿನ್ನ ಟೆಂದಿಕೆ| & 
ಬಳೆದಪ್ಪ್‌ ದೆಂದಬಲೆ ನಂಬಿಸೆ ಪಂ ನ್ನ್ನ! ಡಿದು (8ಗರಿ. ೩-೩8೧) : ಕಲಿನಾಧನಸ: 
ಕಂಡೆಜಿಗಿ ಮುಂದೆ ಹಾಲ್ವಟ್ಟಲನಿಟ್ಟು ದೇವ ಪಸಿದೆ ಪಾಲ್ಗುದಿವು 
ದೆಂದುಪುರ್ದು ಕೊಡಗೂಸು pA ಮಜಗೊಂಡು ನಿಂದಿರ್ದು 
(ವೃತ: ೪-೭೧ 5). ಹಾಲ್ಕುಡಿ: ೨. ಎದೆಹಾಲು ಕುಡಿ: ಮೊಲೆ 
ಯುಣ್ಣು: ಹಾಲ್ಮುಡಿವ ಲ . - ಬಿಟ್ಟು. ಹೊಲಗೆಲಸಕ್ಕ್ಯೋ | 19 


ಒಂದಿರ:ಗುತ್ತಾಳೆ (ನನೂ ರೊ, 
9೩). ಹಾಲ್ಗುಡಿ: ೩. ರಸವನ್ನು ಕುಡಿ: ಗೌರಿಹುಣ್ಣಿವೆ ಹಾಲ್ಗುಡಿದು 
ಬಿಳಿಜೋಳ ಧ್ದಂ ಜವನ್ನೆತ್ತಿತು (602. ೧3-೧೧). [ಪಾಲ್‌ ೪ ಕುಡಿ) 
ಪಾಲ್ಗುಡಿಸು. ಹಾಲುಕುಡಿನಂ (ಕ್ರಿ). ೧. ಹಾಲನ್ನು ಪಾನಮಾಡಿಸಂ : 
ಹಂಸೆಗೆ ಪಾಲ್ಗುಡಿಸೆಂಬ - ಹಾದ ನೆಳಲ್ಲೆ ಹರಿಣಂಗಳಂ ಹೊಡೆ 
ಯೆಂಬ ಕೆಲಸದ ನೆವದಿಂ ರತಿಮುಂಗಳೆ ಬಂದ ಕೆಳದಿಯರೆಲ್ಲರಂ ಮೆಲ್ಲದೆ: ಆನೆ 
ಹಾಂಲುಕುಡಿಸು : 
ಹೊತ್ತಿಗೆ 


ಗದ್ದೆ ಕೆಲಸಿಕ್ಕೊ 


ತಾಳ 
ಆಲ್‌ ಆ 


ಹಾವೆ ಲಾ ಗ ಲ 
೨. ನುಲಿಯ ಮೂಡು : ಆ 


ಕಳುಪಿ (ನಂಬರ. ೧೯-೩೩): 
ಸ್ತನಪಾನ ಮಾಡಿಸ: 
ಎಂದು ಹಾತೊರಲೆಯುತ್ತ 
ು ಹಾಲುಣಿಸುತ್ತಾಳೆ (ನನ್ನೂರು: ೧ 
(ವಾಲ್‌, 4 ಕುಡಿಸು, ( z 
ಪಾಲ್ಗೆನೆ (ನಾ). ಹಾಲನ್ನು ಕಾಯಿಸಿದಾಗ ಮೇಲೆ ನೀ 
ಸಾರವತಾ ದ ಭಾಗ: ಹಾಲಿನ ಕೆನೆ: 
ಪುಲಂ ಕಬ್ಬಂ 
ತಂದು ಪೆೌರೆವುದುಂ ಗಜಶಿಶುವಂ (ರರ್ಮಾಮೃ. 
[ ಪಾಲ್‌, + ಕೆನ್ನೆ] 
ಖಾಲ್ಗೊಂಬ (ನಾ). (?): ಇವಿ ಆಂತೆ ಬರೆ 
ಎಂಬ ಪುಣಂುಸೆ ಅಂತೆ ಬರೆ (ಕ್ಮ 60. [?] 
ಪಾಲ್ಗೊಡು (ಕ್ರಿ). ಹಾಲನ್ನು ಕೊಡಂ. -ನೀಡಂ : ಹಸಿವಜಿತು ತಾಯ್ತುನ್ನ 
ಶಿಳುವಿಗೆ ಪಾಲ್ಕೊ! ಡು[ಶಾಕಾ:- ಮೊಲೆಕೊಡು]ವಂತೆ 
ಮೋಷಿಸದೆ ಬೇಜ್‌ನ್ನಾರು ಪೋಷಕರಾಗಿ ಸಲಹುವರು ( ಶಂಸಾ. ೨೬). 

ಪಾಲ್‌, * ಕೊಡು) 
ಲಗೊಳಲ್ನಿ (ಕ್ರಿ). ೧. ಭಾಗವನ್ನು ಹೊಂದು.-ಪಡೆ : 
OR ಯೈಯನ್‌ ಪಾಲ್ಲೊಳ್ಳುದೆಂದುಂ 
ಬಾನಿಂದವಿಬಿದು. ಬಂದವನೆೊನೆ ಮದುವೆ” ತಾನೆಂದುಂ 
(೧5 ಪ್ರಿ. ೯೬-೧೦೨೬): ಪಾಲುಗೊಳ್ಳು : ೧. ನಮಗೇ ಸಾಲದಿರುನ 
ಅನ್ನದ ಇವು ಪಾಲುಗೆಳ್ಲು ವುದರಿಂದ ಹಾಗೂ ನಮ್ಮ ಸಂಖ್ಯೆಯ ಬೆಳೆ 
ಯುತ್ತಿರುವುದರಿಂದ ಇಲಿಯ ಭವಿಷ್ಯಕ್ಕೆ ನಾವು ಕೈಯಿಕ್ಕಬೇಕಾಗಿದೆ 
(ಲೇಳನ್ಕೆ. ೪೩). ೨. ಭಾಗವಹಿಸು : ಪಂತ್ರವಹಿಸು : ಈ ಜನ ಸಹಜ 
ವಾಗಿಯೊ ಎಂಬಂತೆ ತಮ್ಮ ಜೀವನದರ್ಶನದಲ್ಲಿ ಪಾಲುಗೊಳ್ಳು ಎಂಥ ಮಿತ್ರ 
ಮೇಳವನ್ನೆ ಸದಾ ಆಅಶ್ರಯಿಸಿರುತ್ತದೆ. (ಪ್ರಕರ. ೧೪೭) : ಸಂಖ್ಯ 
ಇದರಲ್ಲಿ ಪಾಲುಗೊಂಡರೂ ಇದು ಹೆಚ್ಚುವುದೂ ಇಲ್ಲ ಕುಂದು 
. ಈ ಬೌಂದರ್ಯ ಸಂಪೂರ್ಣವಾದುದು (ಸವಸ: ಎ೦೪). 
[ಪಾರ್ಮ 4 ಕೊಳ) 

ಪಾಲ್ಗೋಡು (ನಾ). (ಮೃದಂವಾಗಿದಲ್ಬ) ಅಲುಗಾಡಂವ ಕೋ 
p ಕೋಡು ಅಲುಗಾಡುವ ಹಶಂಗಳಿಗೆ ಹಾಲೂ ಹೆಚ್ಚು ಎಂಬ ನಂಬಿಕೆ 


Pee 


pS ಪಿ 
ಹಾಲ: ಕುದಿಓಹಿಯೇನೋೇ 


ಆಲ್ಲೊಂದು ಕಡೆ 


a 


ಪಾ ಲ್ಲೆ ನೆಯುನೆಳೆಯ 


೧೨-೧೨೪). 
ಮಿ ಪಾಲ್‌ಗೆ೧ಮ್ಬು 


೧೪೨೧. ೧೦-೧೮೬ ; 967) . 


ಒಸೆದು ₹6] 30 


ಪಾಲ್ಗೊ ಳ್‌. 
ಬೇಡಮೊ: 
ಬೇಡವೋ 


40 


ಮ 
ಆ 


48 


೫೫೫೪ 


ಪಾಲ್ಲೋಕ್‌ 


ESS ಎಳಗಂದಿ ಕರ್ದುಜಟುವಿನ ಸ ತಂಬಾಲಂಬೆರೆದಾ 
ಹನಿಹಿ (ಊವಡಿಕ್ಕ: 0೦೦೦-೩೦). [ಪಾಲ್‌ + ತ!) 
ಇಲ್ಲುತ್ತ. ಹಾಲತ್ತಿತ್ತ (ನಾ). ಬಿಳಿಯ ಪಾಷಾಣ : ಮೈಲುತುತ್ತ : 
(8). ಹಾಲ್ತುತ್ತ : (೪). (ಪಾಲ್‌, 4 ತುತ್ತ. / ತಮಿ ಪಾಲ್ಕುತ್ತ; 
ಲು. ಹಾಲತುತ್ತ] 
ಪಾಲ್ದೊರೆ ` ಪಾಲ್ದೊರೆ` ನೋ. 
ಪಾಲ್ತಳ (ಕಿ). ಹಾಲನ್ನೂ ಸಿಂಪಡಿಶಂ. ಚಿವರಿಕಿಸಂ : ಮಭಿಗೆಯರ 


ಚಟಿತು ಬೆಳುದಿಂಗಳಿಳೆಗೆ (ರೋಶಕ- 06-003). 
[ಪಾಲ್‌ + ತಳ್ಳಿ) 

ಪಾಲುದಾರ (ನೂ). ಪಾಲಂಗಾರ: 
ಪಾಲುದಾರ : ನಿನ್ನ ದು.ಬದಲ್ಲಿ ನಾ; 
ಅಂ೨ ಬಂದೆ (2. ೦೨೦). 


ಭಾಗಸ್ಮ : (9). 
ಪಾಲುದಾರ ಎಂದು ಹೇಳೋಣ 
(ಪಾಲ + - ದಾರ್ಮ) 


ಪಾಲುಂ ಬು. ಹಾಲಂತಂಂಬಂ. ಹಾಲ೦ರ್ದಿಂಬಂ (ಕ್ರಿ). ೧. ಹಾಲಂ 
ತುಂಬಿಕೊಳ್ಳು, - ಭರ್ತಿಯಾಗಂ : ಪಾಲ್ದುಂಬಿದ ಸಾಲ್ಡಿನೆಗಳ ನೆಲ್ಲು 
ಆುಗಲನೂಲ್ಲು ಸೀಳೆ ಗಿಳಿ (ಉಂಕೇ, ೨3-0೩). ಹಾಲುತುಂಬು; 
೧. ಭತ್ತದ ಗದ್ದೆ ತುಂಬ ಪೋಲು ಕವರು. ಕದರಿನಲ್ಲಿನ್ನೂ ಹಾಲು ತುಂಬ 
ಬೇ. ಹಾಲು ಗಟ್ಟಿಯಾಗಿ ಕಾಳೆ ಮೂಡಬೇಕು (ಕೂಯರಾ- ೨0೯). 
೨. ಹಾಲನನ್ನು ತುಂಬಿಸು,-ಭರ್ತಿಮಾಡು : ಬಾಟ್ಲೆಯಲ್ಲಿ ಹಾಲುತುಂಬಿ 
ಕೊಡು (ಒಂ). ಹಾಲು ೦ಬು: ೧. ಬಿತ್ತಿದ ೪೦-1೫ ದಿನಗಳಲ್ಲಿ 


[2 


ಹಾಲ_ಂದಿ ಹೊದೆಗೆ ಬಂದು ಬಿಡುವುದು. ಹೀಗೆ ಹಾಲ್ಡುಂಬಾತ್ತಲೇ, 
ಕೊಯಿ ವನಕ್ಕೆ ಹಾಕಿದರೆ, ಆತ್ಮಂತ ಪೋಷಕಆಹಾರವಾಗುತ್ತದೆ 


(ಗೋಗ್ರಾಸ. ೭೦). | ಪಾಲ್ಮ್ಮರ ತ 


ಪಾಲ್ತಿನೆ. ಹಾಲ್ತೆನೆ ನೆ (ನಾ). ಧಾನದ ಎಳಿಯ ತೆನೆ ; ಹಾಲು ತುಂಬಿದ 
ವ್ರ 

ತೆನೆ: ಸದಂತೆ ಮೊಡೆಯಂತೆ  ಪಾಲ್ದಿನೆಯಂತೆ. ಕೊಯ್ಲಾದಂತೆ 

(ತರ್ನಾಮ್ಕ- 0೨-೨9) ; ೧೮ ಸೋವಂಗನೆಯರ ಕಣ್ಗಳ ರುಚಿ ದೆಸೆದೆಸೆಗೆ 


ಪಸರಿಸಿರೆ ಪಾಸಿದ ನಿರ್ಮಳಜಾಳಮೆಂದು ಪಾಲಿ ನೆಗಳ. ದೆಸೆಗಂ ಸಾರವಂಜಿ 
ಕೆಲವರಗಿಳಿಗ೪* ಉರ್ವರೆಯು ಶಾಲಿಗಳ ಪಾಲ್ಚೆನೆಗೆ 
ಎಂಡುಗಳನುಲಿಯಿಂದೆ ಪಾಮರಿಯರೆರ್ವಿಸಿದೊಡೆ 
(ಕ ಬಾ. ೩-3) ಹಾಲ್ಮೆನೆ: ಸಂಜೆಯ ರಂಜಿಸುವ ಹೊಂಬಿಸಿಲಿನಲ್ಲಿ 
ಆ ಬಂಗಾರ ಬೆಳೆ ಬಂದ ಹಕ್ಕಿಗಳಿಗೆ ಹಾಲ್ತಿನೆಯ ಗುಟುಕು ಕೊಡುತ್ತ 
ಸೃಷ್ಟಿಯ ಅನಂತಕರುಣೆಗೆ ಉದಾಹರಣೆಯಾಗಿ ನಿಂತಿದೆ (ಉಕ. ೨೦೬). 
( ಪಾಲ, ತೆನೆ] 
ಯ (ಕ್ರಿ). ೧. (ಮೊಲೆಯಲ್ಲಿ) ಹಾಲು ತುಂಬಿ 


(ಪ್ರಷ್ಟಪು- ೨-೦೮) ; 


ಹಾದ 


ನಭದಿಂ ಮಸರ 


೦ 
ಕೊಳು .-ಕೂಡಿಕೊಳ್ಳು: (೪). ೨. (ಮೊಲೆಯಿಂದ) ಹಾಲು ಜಿನುಗು; 
ಇ 
ಹಾಲು By: ಕಿಕ್ಕು. - ಪ್ರಿಸಂ: ಬಾಲಂಗೆ ಮೋಹದಿಂದೆ ... 
ಪಾಲ್ಲೊರೆದ ಮೊಲೆಯ ಡಿ (4೩೪. ೦-30). ಪಾಲ್ತೊರೆ: ೨. 


ನಡೆಮೋಡಿನೋಡಿ ಪಾಲ್ಮೊರೆದು. ಕುಚಂಗಳಿಂ 
ದು ಸಾರ್ಗುಮೋ (ಮಲ್ಲಫು. ೩೨೧೦೩) - 

| ಪಾಲ್‌, + ತೊರೆ] 

ee wi ಹಾಲ್ಕೊರೆ (ನಾ). ಹಾಲಿನ ಪ್ರ ವಾಹ.-ಹೊಳೆ : ತೊಲಿ 


ಕಣ್ಣ ಣಿಯದರ್ಛ್ಭಕನಂ 


ಬಿಡದೆ ಸೂಸುವ ಸೃಪೆನ 


ಗಳೆಲ್ಲಂ ಪಾಲೊ ಜ3[ಲಾತಾಂ. ಬಾಂದೊಜ3]ಂ ಯೆನಿಸಿಯುಂ (ಆಪ. ed). 
ಬಯ ಪಾಲ್ವೊಜಕೆಯ ಪೀರ್ವಂತೆ ಹೀರ್ದೊಂದಜ ಬಯಕೆಯಿಲ್ಲದೆ 


ತಣಿದಿಹನು (ಥರ. 26-8೬). ಹಾಲ್ತ್ಕೊರೆ : ವೆರೆ ತುಂಬಿ ಮೂಡಿದನು. 
ಹಾಲ್ತೊರೆಯದಾನಂನ ಬಾನಿಂದ ಬಂತು (ರಡೆ೦. 1. ಇ೩೦). 
[ಪಾರ್ಕ + ತೊಣಕ್ಕಿ ) 


ಪಾಲ್ನೊರೆ ೫೫೫೫ ಪಾಲ್ಹಳ್ಳ 
ಪಾಲ್ಗೊರೆ (ನಂ). ಹಾಲಿನ ನೊರೆ; ಪಾಲ್ಲೊರೆವೆಳ್ಲಿನಂತೆ ... ಕಂಗಳ ಪಾಲ್ಯ (ಗು). ೧. ಕಾಪಾಡಬೇಕಾದ; ರಕ್ಷಿಸಬೇಕಾದ. 


ಇಂತಿ ದೆಸೆದೆಸೆಗೆ ಪಸರಿಸಲು (3ಬಳ್ಳ. ೩೩-೩೪). [ಪಾಲ್‌ 4 ನೊರೆ] 

ಪಾಲ್ಪಡು (ನಾ). ಒಂದಂ ಸ್ಥಳದ ಹೆಸರು: ಶ್ರೀ ಎರ್ಮ್ಮೆಯರ ಮಗ 
ಬೊಲ್ವಗಂಗಗಾಮುಣ್ಣ ನಿಜಿದು ಬಿಬ್ಬನಾತಂಗೆ ಪಾಲ್ಪಡುವಿನುಳ್ರೆಡುವಣ 
ಕೆಆಕೆಯು೪* ತಾಮರೆ ಕಟ್ಟಿನೈಬಗೆ ಮೂವತ್ತು ಗೂಳಂ ಕಬನಿ ಕಲ್ಲಾಡು 
ಸರ್ವ್ವಪರಿಹಾರಪ್ರಸುದಂಗೈದಾರ" (ಎಳ. ೫, ೨%ಂ0ಗೆ. ೦೩-5; ಸು. ೨90); 
ತುಜುವ ಮಗುಟ್ತಿ ಮಣ್ಮಿಯಾಚರಿಯ ಟೀಯ ಪಾಲ್ಪಡುವಿನ ಚೋಲಾ 
ಚರಿ ಇಜದು ಸರ್ಗ್ಗಸ್ತನಾದಂ (ಎಳ. ಸ, ಕೋಳಾರ. ೦೪-೪: 

1?) 

ಪಾಲ್ಪಸುಳೆ, ಹಾಲುಹಸುಳಿ (ನಂ). ಹುಲು ಕುಡಿಯುವ ವಂಗು; ಹಸು 
ಗೂಸು: ಸೃಷ್ಟ್ರಯಿದು ನಿನ್ನೆರ್ದೆಯ ಪಾಲ್‌ಪಸುಳಿ, ಓ ತಾಯೆ (ಕ್ರೀರಾಶೂ- 

ಹಾಲುಹಸುಳೆ : ಆಕೆಗಿದ್ದಿದು ಹಾಲುಹಸುಳೆಯಾಗಿದ್ದ 
ದಿನದಿಂದ ತನ್ನನ್ನು ಸಾಕಿ ಸಲಹಿದ ಅಜ್ಜಿಯ ಆವಶ್ಯಕತೆ (೪ನಕ. ೦೦೩). 

[ಪಾಲ್‌ 4 ಪಸುಳೆ) 

ಪಾಲ್ಪಟ್ಟಲ್‌ (ನಾ). ಹಾಲಿನ ಬಟ್ಟಲು: ನಾವಿದಂ ನೋಡುವೆವೆನುತ 
ಶಿವದೇವನಾ ಸುಜುದಿವಸವಬಳೆ ಮನಾ ವಿಧದೊಳೊಬ್ಬಳವಳೆದು 
ಪಾಲ್ಮಟ್ಟಲಂ ಕೊಟ್ಟು ದೇವನಿಳಯಕೆ ಕಳುಹುತಂ (೧೩ಫ. ೦೪-೨೪) ; 
ಕಲಿನಂಥನಂ ₹ಂಡೆಜಗಿ ಮುಂದೆ ಪಾಲ್ಯಟ್ಟಲನಿಟ್ಟು ದೇವ ಪಸಿದೆ ಪಾಲ್ಗುಡಿ 
ವುದೇಮಸುರ್ಮು (ಫಷ. ೯-೬೦೦). ಪಾಲ್‌ 4+ ಬಟ್ಟಲ) 

ಪಾಲ್ಪತ್ತು (ಕ್ರಿ). ಹಾಲು ಇಲ್ಲದಂತಾಗು ; ಹಾಲು ಇಂಗಿ ಹೋಗಂ : 
ಪಾಲ್ಪತ್ತಿದಾಕಳಂತೆ ಮಕ್ಕಳಿಲ್ಲದ ಸತಿಯಂತೆ (ಛ6ರಠೋನ್ನು. ೪-3೩ 9ಡಶದ್ಮ). 

(ಪಾಲ್‌, + ಬತ್ತು, ] 

ಪಾಲ್ಮರ, ಹಾಲ್ಮರ (ನಂ). ಹಾಲಂ ಬರುವ ಆಲ, 

ಗೋಣಿ. ಬನರಿ ವಪ; 


id ಬೂ 


೩036). 


0೩೩-೨೦೩). 


ಇ 
¥ 


ಅತ್ತಿ, ಅರಳಿ. 
ಕ್ಷ: ವುಧುಮದ 


ನರಕಂಗಳೊಳ" 
ಮರಂಗಳಿಲ್ಲ: 


Res 
ಶಿಟ್‌ ಇರಾ ಛ್‌ ತ್‌, 


ಪಂಲ್ಮರಂಗಾನಿನೆಯುಂ 


ತಳಿ 


ಇಸು 
ತ್‌ 


ತೆ 


ಇ೨೬೭ನ) ; 


a). ಹಾಲ್ಮರೆ: 
ದ್ರೈವ್ಮಂಗಳಿಂದೆ ಅಗ್ನಿದೇವತಿಂ ನಮಾಗಿರ್ದ 


ಆರ 


೨ ವಣಡಿಸಿ (ರೋಕೋಪ. ೪-೪೬ ಟೀಕು). 


ದ್‌ ಹಾ ಜಿ 
ನ ಸಮುದ, ; 
ನು 


pe 


RS ಆ 


op 3. 
ಪೊಳ್ಳೊಜಹೆಯೊಳೆಗಾಳ್ದವಿಯು ಬೆಳ್ತಾ 
3 


ಜಿ ದ ವವ ವಾಕೆಯಂ 
ಕಣ್ಗಳ್‌ ಹೀಲಿಯು ಕಣ್ಣನ (63:೫. ೨-೩೬). [ಪಾಲ್‌ ಮೆಲ್ಲೆ] 


(ನಂ). 
೨. ಕಾಪಾಡಬೇಕಾದಂದೂ ; ರಕ್ಷಿಸಬೇಕಾದುದಂ : ಅಜಿತವಿಜಿತಕಿಲ್ಪಿಷ 
ನಿನಗಿಂ ತ್ಮಾಜ್ಕಂ ಪರಿಗ್ರಹ ದಲ್‌ ಪ್ರಾಜ್ಯಂ ತಪಮದುವೆ ಪಾಲ್ಮಮಾ 


ಕೈವಲ್ಮಂ (68ಪು. ೬-೬೭). (ಸಂ. 
5 |ಪಾಲ್ಗಕೆ " ಪಲ್ಲಂಗ ' ನೋ. 
ಪಾಲ್ವಕ್ಕಿ, ಹಾಲಕ್ಕಿ, ಹಾಲವಕ್ಕಿ, ಹಾಲಹಕ್ಕಿ, ಹಾಲುವಕ್ಕಿ, ಹಾಲಂ 


20 


ಹಕ್ಕಿ, ಹಾಲ್ವಕಿ, (ನಾ). ೧. ರಾಶ್ರಿಯಲ್ಲಿ ಸಂಚರಿಸುವ ಗೂಬೆಯ 
ಜಾತಿಗೆ ಸೇರಿದ ಒಂದು ಬಗೆಯ ಪಕ್ಷಿ ; ಶಕುನದ ಹಕ್ಕಿ ; ಪಿಂಗಲಿ : 
“ಎಸೆವ ಪಿಂಗಲಿ ಶಕುಂತಂ ಭಾಸಮೆನಲು ಪಾಲ್ಯ್ವಕ್ಕಿ[ಕಾಕಾಂ. ಹುಲುವಕ್ಕಿ) 
ಯೆಂದೆನಿಕ್ಕುಂ” (ಮುಂಗರಾ. ೩೨-6) ; ಪುಲ್ವಕ್ಕೆ ಮೃಗಂಂಕ ಘೂಕ ದನುಜಂ 
ಪಾಠೀನಮಿಂತು ನಿಶಾಚರಮುಕ್ಕುಂ (ಾಠಾರ. 39). ಹಾಲಕ್ಕಿ : ೧. ಚಿಲೀಪಿಲೀ 
ಚಿಲಿಪಿಲಿ ಎಂದೂ ಹಾಲಕ್ಕಿ ಉಲಿಯುತಲಿತ್ತ ಶುಭ ನುಡಿಯೆ (ನಾದಂ: ೩-9); 
ಹಾಲಕ್ಕಿ ನೀಲಕ್ಕಿ ನೀಲವರ್ಣದಕ್ಕಿ ಬೇಲೂರ ಗದ್ದೆ ಗೊನೆಬತ್ತದ ನೆಲ್ಲಕ್ಕಿ 
ಸೇರಾವೆ ನಮ್ಮ ಅರಮನೆಗೆ (೫ ಶದ.೧೦:)- ಹಾಲವಕ್ಕಿ: ೧. “ಪಿಂಗಲ 
ಹಾಲವಕ್ಕಿ” (ಓ430- ೪೭. ಹಾಲಹಕ್ಕಿ : ೧. ಹಾಲಹಕ್ಕಿಯನ್ನು 
ಹಿಂದುಗಡೆಯಲ್ಲಿ ಕಂಡರೆ ಬಹುಪುತ್ರ ಪ್ರಾಪ್ತಿ ಆಗುವುದು (ಇಗ. 8೮8-೭): 
ಹಾಲಹಕ್ಕಿಯು ಜಗದಾಹ್ಲಾದ1ರವಾದ ಚಂದ್ರನ ಪ್ರಣಯಿಯನ್ನು 
ಉಚ್ಚಕ:ರದಿಂದ ಸಪ್ತಮತಾರದಲ್ಲಿ ವಹಾತನಾಡಿಸುತ್ತಿದ್ದಿತು (ಕೋಹಿರೂ. ೩); 
ಹಾಲಹಕ್ಕಿ ಆದರೆ ಹಾಲು ಕರೆದೀತೇ? (ಗಾರ). ಹಾಲುವಕ್ಕಿ : 
೧, “ನೀಡೋದವಃ--ಹಾಲುವಕ್ಕಿ, ಪಕ್ಷಿಸಮುದಾಯ” (ಓತಿ: ೮9); 
ಕೊಟ್ಟ ಕೂಗಿತ್ತು ಹಾಲುವಕ್ಕಿ ಬಳಿಯಿತ್ತು ಹಂಗ ಕಟ್ಟಿತ್ತು ಅವನ ಅವಳ 
ಮದುವೆ ನಿಂದಿತ್ತಾ (ನಶಿ. ಕ- ೦೪೬.೦೩೭) ; ಅಂದು ಮಧ್ಯಾಹ್ನ 
"ಎಣ್ಣೆ ಜೋಗಿ” ಬಂದು ಹಾಲುವಕ್ಕಿಯ ಶಕುನವನ್ನು ಒಡಚಿ 
ಹೇಳುವಾಗ . ಧೈರ್ಯ ಹೇಳಿ ಹೋಗಿದ್ದೆ 6ಕಳುಕು. 6೪). ವಿ. 
ಒಕ್ಕಲಿಗರಲ್ಲಿ ಒಂದಂ ಬಣ, - ಪಂಗಡ : ಬಾಲೋಲಿಕಾರ, ಬಂಟಿ, 
ದಬ್ನಿ, ಗತ್ತಿ, ಗಂಡ, ಹಲದವ, ಹಾಲುವಕ್ಕಿ . . . ವಕ್ಕಲಿಗ. ವೆಲ್ಲಾಲ 
(ತುಳು: ಹಾಲುಹಕ್ಕಿ: ೧. “*ಮಷ್ಕೂಲೂಕ; 
ಹಾಲ:ಹಕ್ಕಿ” (ಓತ. ೦೨೬) ; ಹಸುಬ ಹೆಂಗನು ಬಾವುಗೆ ಹಾಲಾ 
ಹಕ್ಕಿಯು ಕುಶಲದಿಂದುಲಿವ ಮುಣಿಯನು ಹಸನಾಗಿ ಶಕುನವ ಪೇಳ್ವ 
ಪಕ್ಷಿಗಳು ಮುತ್ತೆಸೆದವು. ಆ ಮಲೆಯೊಳಗೆ (ರೂರೇಶಾಂ- ೦-೬೦). 
ಹಾಲ್ವಕ್ಕಿ : ೧. ಖಗಾವಳಿಯ ಗೂಡುಗಳಲ್ಲಿ ಗಲಗು ಪರಿದಾಯ್ದು 
ಹಾಲ್ವಕ್ಕಿ ಹರಿದವು ಪಕ್ಕೆಗೆ (ಸಮ್ಮ 93. ೦೦-೩೮) ; ಹಾಲ್ವಕ್ಕಿ ಕೋಗಿಲೆ 
ಕೋಟದೇವನ ಕುಕ್ಕುವಮಾಯಿಯ ಕೆಂಡವಕ್ಕಿಗಳವಜಕಇಳೊಪ್ಪಿದುದು 


ato). 


(ಸಾಳ್ಮರಾ- ೩-೨೨). 
ಹಾಲಕ್ಕಿ ಒಕ್ಕಲರು -ಒಕ್ಕಲಿಗರ ಒಂದಂ ಒಳಪಂಗಡ . ಕರಾವಳಿ 
ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ನಾಡವರು. ಹಾಲಕ್ಕಿ ಒಕ್ಕಲರು, 
ನಾಮಧಾರಿಗಳು ಮುಖ್ಯವಾಗಿ ಒಕ್ಕಲತನದಿ:ದ ಜೀವಿಸುವರು (460.೬). 
[ಪಾಲೆ + ಪಕ್ಕಿ) 
ಪಾಲ್ಹಣ " ಪಾರಿವಾಳ ,' ನೋ. 
ಪಾಲ್ವಳ್ಳ, ಹಾಲುಹಳ್ಳ (ನಾ). ಒಂದು ಹಳ್ಳದ ಹೆಸರು: 
ಸುಜಿಕಿಯ ಸೀಮಾ ನಂರ್ಯ್ಯಾದೆಯೆನ್ತೆನ್ನೊಡೆ ತೆಂಕ ಪಾಲ್ವಳ್ಳಂ ನೈರಿತಿಯೊ 
ಳ್ಚರವುಲಿಗೆಜಯ ತೆಂಕಣ ಕೋಡಿಬಿುಂ (೫93.21: ೫೨-೩೬: ಸು- 2007) 
ಹಾಲುಹಳ್ಳ : ನಮ್ಮ್ಮೂರಂತೂ ಹಾಲುಹಳ್ಳದ ದಂಡೆಯ ಮೇಲಿದೆ. 
€ ನಮ್ಮೂರಿಗೆ ಹಾಲುಹಳ್ಳಿ ಎಂದು ಹೆಸರು ಬಂದಿದೆ. 
ಹಾಲ:ಹಳ್ಳವು ಊರ ಷೊರ್ವಕ್ಕಿದ್ದು ಹನ್ನೆರಡುತಿಂಗಳೂ ಜುಳುಜುಳು 
ಎಂದು ಹರಿಯುತ್ತಿದೆ (ಕಶಪು- ೬). (ಪಾಲ್‌, ಪಳ್ಳ ) 


ಅವವಿಂದ 


ಪಾಲ್ದೊನಲ್‌ 


ಪಾಲ್ದೊನಲ್‌ (ನಾ). ೧. ಹಾಲಿನ ಹೊಳೆ: ಆ ಕುಮುದಾಕರಂಗಳ 
ತನಿವೆಳಗಿನ ಬಳಗಮಂ ಪಾಲೆ್ವೊನಲ ಪೂರಮೆಂದು ಪೀರ್ವಾಸೆಯಿಂ ಪರಿ 
ತರುತಿರ್ಪ ತರುಣರಲಹಂಸಪ್ರಸರವಮಂ (ಳುಕುರೂ. ೨-೭೧ ವ). ವಿ. 
ಕಬ್ಬಿನ ಹಾಲಿನ ಹೊಳೆ : ರಸದಾಳಿಯೆಸೆವ ಪಾಲ್ವೊನೆಲೊ ಸೊಗಯಿಪ 
ಪೊಚ್ಚಪೊಸ ಜೇನ ಸೋನೆಯೋ (ಶರ್ಮರಾ- ೧-೩೦). ೩. ಎಳೆಯ ಧಾನ್ಯದ 
ರಸದ ಪ್ರವಾಹ: ಕೀರಕಿಶೋರಚಂಚುಹತಿಯಿಂದೆನಸುಂ ಕಣಿಶಾಗ್ರ 
ಭಾಗದಿಂ ಭೋರನೆ ಸೋರ್ವ ಪಾಲ್ಮೊನಲೆ ಕಾಲೆ_ನಲಾಗೆ (ಕುಸುಮಾ. 
೨-೪೩). [ ಪೂಲ್‌, + ಪೊನಲ್‌ ] 

ಪಾಲ್ಗೊತೆ "ಪಾಲ್ಗೊದೆ' ನೋ. 

ಪಾಲ್ಗೊದೆ, ಪಾಲ್ಗೊತೆ (ನಾ). ಬೆಳ್ಳಗಿರುವ ಸುಣ್ಣ : ಅರೆದೊಡೆ 
ಸೌಧಸಂತತಿಗೆ ಪಣಲ್ಲೊದೆಯಪ್ಪ ಕಟಲ್ಲಿ ಕೂಡೆ ಕಪ್ಪುರವಳುಕಪ್ಪಗುರ್ವ 
ನೊಳಕೊಂಡುದು. ಚಂದ್ರಿಕೆ ಸಾಂದ್ರಭಾವದಿಂ (8ಗಏ, ೧೬-೦೦೪). 
ಪಾಲ್ಗೊತೆ : ರೂಢಿವಡೆದ ನೃಪಾಲ೭ರ ನೆಲೆಮಾಡ ಚಿನ್ನದ ಚಿನ್ನ £ನ್ಯಾ 
ಮಾಡಮೊಪ್ಪುವಮಾತ್ಮಮಂಖ್ಯರ ಪಾಲ್ಗೊತೆಯ ಮಾಡ (ಇಳಾ. ೨-೪)- 

[ ಪಾಲ್‌, + ಸೊದೆ ) 

ಪಾವಕ (ಗು). ೧. ಶುದ್ಧಗೊಳಿಸುವ ; ಪವಿತ್ರಗೊಳಿಸು ೨. 
ಶುದ್ಧವಾದ. ೩. ಪ್ರಕಾಶಮಾನವಾದ. (ನಾ). ೪. ಶುದ್ಧಗೊಳಿಸು 
ವಂತಹುದು : ಆವ ಜೀವದ ಪೋವಾವನುಭವದಿನಹುದೆೊ . 
ನೋವೆಲ್ಲ ಪಾವೇವೊ (ಮುಂಕು. ೬೦೯): ೫. ಬೆಂಕಿ ; ಅಗ್ನಿ: “ಸಪ್ತಾರ್ಚಿಃ 
೬ ೬ ಪಾವಕಃ . . . ಹುತಾಶನಃ ಈ ೪೦ ಕಿಚ್ಚಿನ ಪೆಸಂ"” (ಹರಾಯು- 
೧೨-೬೨), ಪಾವಕನಟಸ್ವಿ ಖಾಂಡವಮನುಂಡಪನರ್ಜುನನೊಡಿದಪ್ಪಂ(ಶಂ ಶರಾ. 
8-೭೪) : ಪಾವಕನು ನಿಜರೂಪದಿಂದಾ ದೇವಿಯುರನೊಡಗೊಂಡು ಬಂದನು 

ಉತ್ತಮವಾದ ಆಚರಣೆ ; ಸದಾಚಾರ; 


(93803. ೪೩.೩೯). ಓ, 


ಒಳ್ಳೆಯ ನಡತೆ. ೭. ದೀಪದ ಬತ್ತಿ. ೮. ಆಗೆ ಸೀಯಾಸ್ತ್ರ. 
೯. ಮೇಲಕ್ಕೆ ಕಂಣುವಂತಹುದಂ ; ಸ್ಪಷ್ಟವುದುದು. ೧೦. ಗೇರು 
ಮರ. ೧೧. ಒಂದು ಬಗೆಯ ಔಷಧಿಗಿಡ : ಚಿತ್ರಮೂಲ. 


೧೨. ವಾಯುವಿಳಂಗ. ೧೩. ಮಃಕ್ತಾಯ. ೧೪. ನೆಲ್ಲಿಗಿಡ. ೧೫. 
ವರುಣ. ೧೬. [ಛಂದ। ಅಕ್ಷರಗಣಗಳಲ್ಲಿ ಒಂದು; ನಡುವೆಲಘು 
ವಿರುವ ಗಣ; ರಗಣ (-U-): ಪಾವಕೋದ್ಭಾವದಿಂ ಶ್ರೀವಧೂಪಾವನಂ 
`(ರಂಠೋಂಬಿ ೨-೩೮); “ಉತ್ತಮಾಚಾರದೊಳು ಗೇರಿನೊಳು ನಚುವಲೊಳು 
ಚಿತ್ರಮೂಲದೊಳಗ್ನಿಯೊಳು ಕಿಚ್ಚುಗೋಲೊಳುರಿವತ್ತಿಯೊಳು ಪಾವಕ 
ಮೆನ್‌ (ಮಂಗರಾ: ೦೩-೬೨); “ವಿ: ತಿಹೋತ್ತಂಗೆ ಸಲೆ ಭಲ್ಲಾತಕಿಗುಂ 
ಚಿತ್ರಮೂಲದೊಳು ಶೀವ್ರದೊಳುಂ ಆತುರದಿ ಮುಗಿದ ವಸ್ತುಗಳೀ ತೆಟದಿಂ 
ಪಾವಕಾಖ್ಯಮೆನೀಎಂ” (ಕಾನಾಳಂ- ೧೪೩)- [ಸಂ,] 


ಪೂವಕದಿಕ್ಕು (ನಾ). ಅಗ್ನಿಯ ದಿಕ್ಕು ; ಆಗ್ನೇಯ : ಪಾರ್ವದಿಕ್ಕಿನಂತೆ 
ವನದಂತೆ ಕಾಮಿಜನದಂತೆ ಸವಂಂತ್ಮಳಿಕಾಕುಳಂ ಕೊಳಂ (ಶ್ರತೃಪು. 
೨-೬೩)- [ಪಾವಕ + ದಿಕ್ಕು] 

ಪಾವಕನಯನ (ನಾ). ಬೆಂಕಿಗಣ್ಣ ; ಶಿವ: ಪಾವಕನಯನನಪರಾವ 
ತಾರನು : . . ಸುಖದಿಂದೆ ಸುರಗಿಯ ಚೌಡರಸನಿರ್ದ (ಜಸಪು- ೩೩-೨೦); 
ಸಕಲಜನರಾ ಜಲಪ್ರಳಯವಾಗಲ್ಕೆ ಪಾವಕನಯನಗಂದು ಮೊಜ್‌ಯಂಡೆ 


(ನೀಕೈಪು: ೩-೧೦-೬)- [ಪಾವಕ -- ನಯನ) 
ಪಾವಕಪಾವನೆ (ನಾ). ಅಗ್ನಿಪರೀಕ್ಷೆಯಿಂದ ಶುದ್ಮಳಿಂದು ತೀರ್ಮಾನಿ 
ಸಲ್ಪಟ್ಟವಳು; ಸೀತೆ: ಹಾ! ರಾಘವಾ। ಪೂವಕಪಾವನೆಯಂ ತೊಜಕಿಯ, 
ಲೈಂತು ಮನಂದಂದೆಯ್‌ ? (ರಾಮಡಿಕೃ- ೨೬-೦೭). [ಪಾವಕ--ಪಾವನೆ]| 
ಪಾವಕಾಂಬಕ (ನಂ). * ಪಾವಕನಯನ : 
ಸೊಡ್ಡಳದೇವ ಬಾಚರಸಯ್ಮನೆನಲತಿಪೂವನಾತ್ಮನು ( ಐಸಫು. ೫4-0); 


೫೫೫೬ 


40 


ಪಾವಕಂಂಬೀಮೂರ್ತಿ|( 


ಐಾವಡ್ಕ 


ಇಂತಪ್ಪ ಸತ್ತುರುಷನಾವ ಕಾರ್ಯಕ್ಕೆ ಕಳುಹಲು ವಿಸಾರುವವನಲ್ಲ 
ಪಾವಕಾಂಬಕನೆಡೆಗೆ ಕಳುಹುವುದೆಯುನುಚಿತಂ ಕಳುಹದಿರೆ ಸಕಲಸುರರ 
ಬಾಧೆ ಹಿಂಗದು (ನನನೋ- ೩-೭). [ಪಾವಕ + ಅಂಬಕ] 

ಪಾವಳಾಕ್ಷಿ (ನಾ). (ಶಿವನ) ಬೆಂಕಿಯ ಕಣ್ಣು ; ಬೆಂಕಿಯನ್ನುಗುಳಂವ 
ಕಣ್ಣು : ನೀನಖಳ-ಂ ನಿನ್ನ ಭುಳದ ಪಾವಕಾಕ್ಷಿಯಂ ತೆಗೆದು ಸುಡುಎಲ್ಲಿ 
(ವೀಕ್ಕ ಶು. ೨.೩-೫೬). [ಪಾವಕ ಲ್ಲಿ] 

ಪಾವಕಾಸ್ತ್ರ (ನಾ). ಮಂತ್ರಿಸಿ ಬಿಟ್ಟುಗ ಬೆಂಕಿಯನ್ನು ಸುರಿಸುವುದೆಂದು 
ನಂಬಲಾದ ಒಂದು ಆಸ್ವ್ರ್ಯ; ಆಗ್ಗೇಯಾಸ್ತ್ರ್ಯ : ಪಾಎಕಾಸ್ರವು 

ಮೊಆ್‌ದು ಭುಗಿಭುಗಿಲೆಂದು ಹೊಗೆಯಾವರಿಸಿ ಕವಿತರಲು 
೩೬-೫೭); ಡಾವರದೊಳೆದ್ದ ವಡಬಾಗ್ನಿಯೋ ವಿಲಯರುದ್ರನ 
ಕಣ್ಣಿಚ್ಚದೋ ಭಾವಿಸುವೊಡರಿದೆ:ಬೊಲಾದುದು ಧನಂಜಯನ 
(ಶೈಮಿರಾ. ೧೩-೦೧) - [ ಪಾವಕ + ಆಸ) 

ಪಾವಕ್ಕಿ (ನಾ). ೧. ಅಗ್ನಿಯ ಮಗ. ೨. ನೀಲ: ಪಾವಕಿಯ ಪಟು 
ತನವ ಬಣ್ಣಿಪನಾವನಿಂದ್ರಾರಿಯನು ಗೆಲುವನು . . . ಕಲಿಗಳ ದೇವನೀ 
ಕಪಿಯೆಂದು ಹೊಗಳಿದ ರಾವಣನ ಮಂಗ ಮತ್ಸರಂಗಳ ಬಿಟ್ಟು ಪರಿಣಮಿಸಿ 
(99809. &9-98)- ೩. ಕಂರ್ತಿಕೇಯಂ ; ಸ್ಕಂದ. [ ಸಂ.] 

ಪಾವಕ್ಕಿ (ನು). ಅಗ್ಗಿಷ್ಟಿಕೆ; ಕುಮಟಿ : 'ಪಾವಕೀ(ಕೆ) ಖೆ:ನಲ೯ ಬೆಸಕಿಲಕ್ಕು” 

[ಪಾವಕ —್ಕ 2) 


(sn. 
ಪಣೆಯ 


ರಾ 


ಪಾವಕಾಸ್ತ್ರ೧ 


(ಮಂಗಳ. ೬೧-೨೦). 


ಪಾವಟಣಿಗೆ (ನಾ). ಮೆಟ್ಟಿಲು; ಸೋಪಾನ: ನೀರು... ಮೊನ್ನೆ 
ನಾನು ಬಂದಾಗ ಎರಡು ಪಂವಟಣಿಗೆ ಕೆಳಗಿದ್ದವು (ಸಮಃ. 6೭): ಆಕೆ 
ಆ ಪಾವಟಣಿಗೆಗಳನ್ನಿಳಿದು, ಕೆಳಗೆ ಬಂದಳು (ಠೂಮಿಕಾ. ೦೦೬)- 
[ «ಮರಾ. ಪೂವಟಣಿ:. ಪಾವಠಣೀ ] 
ಪಾವಟಿ (ನಾ). = ಪಾವಟಣಿಗೆ: ಚೆಲುವ ಪಂಎಟಿಗಳನು ರಚಿಸುವೆ 


(ಶಾಶಸಿಂ. ೧೭೨೯) ; ನೆರೆದರಸ:ಗಳ ಮಧ್ಯದಲಿಯೇರಿದನಲ್ಲಿ ವಾಷಟಿಯ 
(8ನಳಾ. ೨೭-೧೯) : ಯಶೋದೆ ಗಾಡಿಬಿ:ಎದಿಳಿದಳು. ಯೊಂದಿಗೆ 


= 
vp 


ತಿಂಗಳ ಹಿಂದೆ ಹತ್ತಿದ್ದ ಪಾವಟಿಗಳನ್ನೇ ಹತ್ತಿ ಮೇಲೆ ಬಂದಳು 
ಬು kd ಈ 
(ವಾತ್ಮಲ್ಮಿ. ೨೨೭). 
[( ಮರಾ. ಪಾವಟೀ, | ತುಳು. ಪಾವಟೆ ; ತೆಲು ಪಾವಟೆ) 


ಪಾವಟಿಕೆ. ಪಾವಟಿಗೆ (ನಾ). ಇ ಪಾವಟಣಿಗೆ : ನೂರಾರು ಪಾವಟಿಕೆ 
ಗಳನ್ನು ಇಳಿದ ಬಳಿಕ, ಬಾವಿಯ ಎರಡೂ ಮಗ್ಗಲಿಗೆ ಬಂಕೆಗಳಿವೆ 
(ಹಲ್ಮಂ. ೪). ಪಾವಟಿಗೆ : ಮುತ್ತಿನ ಪಸೆಯ ಜಗುಲಿ ನೀಲದ 
ಪಾವಟಿಗೆ ಮಿಕ್ಕ ಮುಣಿಮಿಸುನಿಕುಸುರಿಗೆಲಸಂಗಳಿಂದಲಂಕರಿಸಿ . . . 
೦ಬುವಡೆದುದ್ವಾಹಮಂದಿರಂ ಮೆಅಕಿದುದು (ಶಾಲಾಸ್ಯ, ೧-೬-೨೭ ವ); 
ರಂಜಮಾತೆಯು ಹಣೆಯ ಮೇಲೆ ಮುಪ್ಪು ಇಳಿಯಲಿಂದು ಪಂಟಿಗೆ 
ಗಳನ್ನು ಇಟ್ಟಂತೆ ನಾಲ್ಕಾರು ಸುಕ್ಕುಗಳು ಇದ್ದುವು (188. ೩೨). 

[ಪಾವಟಿ + - ಇಕೆ] 

ನೋ. 

ಸೀ. 

ನೋ. 

ನೋ. 

ಪಾವಡ್ಕ (ನಾ). ಕಣದಲ್ಲಿ ಧಾನ್ಯವನ್ನು ಒಂದೆಡೆಗೆ ಸೇರಿಸಿ ರಾಶಿ 
ಮಾಡಲ ಅಥವಾ ನ್ನು ಸಮಮಾಡಲು 
(ಕಬ್ಬಿಣದ) ಸಾಧನ ; ಗೋರೆ: ಒಬ್ಬ ಕವಸ್ಮಾರನು 
ಯನ್ನ ಕೊಟ್ಟು ಪಾವಡವನ್ನು 

೨ವ (ತುಂಂವ. ೫-೨೬೧).- 
( “ವರಾ. ಪಾವಡೇ, ಘುವಡೇ) 


ಪಾವಟಿಗೆ "ಪಾವಟಿಕೆ' 
ಪಾವಟೆ ಪುಪಟ್ಟೆ” 

ಪಾವಡ್ಕ "ಪಾವಡ,' 
ಪಾವಡ್ಮ `ಪಾವುಡ್ಕ? 


Ce ಒಳನಂಬಖ 
ಒಂದು ಗುದ್ದಲಿ 
೬ 


ತಕ್ಕೊಳ್ಳಲಿಕ್ಕೆ ಅಪೇಕ್ಷಿಸುತ್ತ ನೆಂದು 


ಖಾವಡ್ಮ ೫೫೫೭ 


ಶಾವನಿ 


ಪಾವಡ್ಮೆ, ಪಾವುಡ್ಮ (ನಾ). ರಿಕಾಪು;: ಅಂಕವಣೆ : ಪಾವಡಗಳ ಮೆಟ್ಟಿ |ಪಾವನ (ಗು). ೧. ಹೆಸನಂಗೊಳಿಸುವ ; ಪವಿತ್ರಗೊಳಿಸುವ: ಸುರ 


ಮುಘೆಗೆ ಕೈನೀಡಿ ರಾವುತರೊಡೆಯನೊಪ್ಪಿದನು (ಕೆರತ. ೨೪-೧೬). ವಕ ೦ ಸುರವಕ್ರಪಾವನಸದಾಚಾರಂ ನಂದನಂ . ಪುಟ್ಟಿದೆಂ 
ಪಾವುಡ್ಮ : ತಂಡತಂಡದೊಳು ನಡೆದು ಬಹೆ ಪೌಜನು ಕಂಡು ಪಾವು ( ಪುತ್ತಪು. ೧೩-೧೦). ವಿ. ಪರಿಶುದ್ಧವಾದ ; ಪವಿತ್ರವಾದ : 
(ಕಾಕಾ. ವ]ಡಗಳ ಮೆಟ್ಟಿ ಮಂಡೆಯ ನೆಗಹಿ ನೋಡುವ ರಾವುತರ ಪಾವನಕ್ಷೀರಮಂ ಕೊಡುವ ಕೆಚ್ಚಲ ಮಾಂಸವಾವ ಲೇಸು (ತತಾ. ೬-೧; 
ಗಂಡ ಗಿಂಡಿಯ ಲಕ್ಕ ನೆಯ್ದಿ ದನು (ಕಾಣಾ: ೧೧-೫೮): [ ? ) 5 ವರಧನುಷ್ಯೊ ಟಿಯಲಿ ಮಿಂದೀಶ್ವರಪದಾಂಬುಜಕೆಜಗಿ ... ತತ್ತೀರ್ಥ 
ಪಾವಡಜಲ (ನಾ). ಬಟ್ಟೆಯಿಂದ ಮುಚ್ಚಿ ತಂದ (ಅಭಿಷೇಕದ) ನೀರು: ಸೇವಾಪರಮಪಾವನಕರಣನಾದನು (ಕುವ್ಮಾಕ. ೦೯-೧೩) ; ಕಳೇಬರವನರ್ಪಿ 
ಭಾವವೊಂದಿಲ್ಲದೆ ಪೂವಡಜಲ ತಂದು ತೀವಿ ಲಿಂಗಾರ್ಚನೆಗಳನು ಸುವೆ ಪಾವನ ಸರಿತ್ವತಿಯ ವಿಸ್ತೃತೌದುರ್ಯಕ್ಕೆ ! (ಕಶ್ರಾಂಗ, ೬೬-೦೭೯೮).- 


ಮೂವೇಳೆಯೊಳು ಮಾಡಿ (೪63೨ - ೨-೩೪). (ನಾ). ೩. ಶುದ್ಧವಾದಂದು; ಪವಿತ್ರವಾದುದು: “ಶುಚಿ, ಮೇಧ್ಯಂ, 


[ ಪೂವಡ, (೬ ಪಾವುಡ್ಕ) + ಜಲ್ಮ] ಪವಿತ್ರಂ. ಪುಣ್ಯಂ, ಪಾವನಂ - ಈ ೫ ' ಶುದ್ಧಮಪ್ಪ ವಸ್ತು“ 

ಪಾವಡಿಗ. ಹಾವಡಿಗ. ಹಾವಾಡಿಗ (ನಾ). ಹಾವುಗಳನ್ನು ಹಿಡಿದು, 0 ( ಹರಾಯು: ೨೨-೧೩೨); ಶರಣ 'ನಡೆದುದೆ ಪಾವನ ಕಾಣಿರೊ 
ಆಡಿಸುವ ವೃತ್ತಿಯವನು : ಹಾವಾಡಿಸುವವನು : ಪಾವಡಿಗಂ (8ಸನ. 6೩೨) : ಪ್ರಚುರ ಕಾಳಿಂದೀವನಂ ಪಾವನಂ (ಇಗ: ೩-೬೬)- 
ಹಾವಿನ ಒಯ್ಕೊಳ್‌ . . . ಇರುಳ್ವಟ್ಟೆಗಾಜಂ ಕಳ್ಳನ ಕಯ್ಕೊಳ* ಸಿಕ್ಕು ೪. ಪವಿತ್ರಗೊಳಿಸುವವನು : ದೇವನನಜಾದು ಪೂಜಿಸಿದಾತ ಷಡುದರು 


ವಂತೆ (ರರಮ್ಮು- ೧೩-೧೮೫) ; ಪದಂ ಪಿಡಿದನಿತಅಕಳೇಂ ಪಾವಡಿಗರ್‌  ಶನಕ್ಕಧಿಕ ಜಗಕ್ಕೆ ಪಾವನ (೧ಸನ. ೬೦೭) : ರಾಜೀವಪೀಠನ ಪಿತನೆ ಜಗಠತಿ 


ಸುಭಟರಪ್ಪಸೇ ಜಗುನೆಯ ನೀರ್ವಾವಂ ಪಿಡಿದನಿತಅಕೊಳುರ್ವೀವಳಯಂ ಪಾವನನೆ'. . . ಕಾವುದಾನತಜನವ (ಕುನ್ಕಾಳ. ೧-೧) ; ಆವ ವರ್ಣದಲು 
ಸುಭಟನೆಂಗುಮೇ ಹೆರಿ ನಿನ್ನ೦ (860. ೧೭-೪೪) : ಅಡಿಗ ಪ್ರತ್ಯಯಕ್ಕೆ -|16 ದಿಿರಲ: ಸದ್ಭುವನನೆ ಪಾವನನು (ಗಗತಾ. ೧೪-೩೪). ೫. ಬೆಂಕಿ; 
ದೇವಡಿಗಂ. ಪಾವಡಿಗಂ. ಪೂವಡಿಗಂ (ಕಮ. ೨೦೩ ಶ್ರ ಯೋ)- ಹಾವಡಿಗ: ಅಗ್ನಿ. ೬. ಶುದ್ಧಗೊಳಿಸುವ ನೀರು. ಗೋಮಯ ಮೊದಲಾದ 


“ವ್ಕಾಳೆಗ್ರಾಹೀ, ಆಅಹಿತುಂಡಿಕ:-ಈ ೨ ಹುವಡಿಗಂ” (ಶರಾಯು. ೧೦೦-೪೩೪) ; 
ನಾನಾದರ್ಣದ ಸಂಸಾರ ಹಾವು ಹಾನ[ ಕಾಕ: ವಾ]ಡಿಗನ ಸ್ನೇಹದಂತೆ 
(4ನ. ೧೨) : ವೈನತೇಯನ ವಿಗಡಿಸಿದ ವಿಷವೆ-ನು ಸದರವೊ ಹಾವಡಿಗರಿಗೆ 
ಹಾವ ಹರಿಕಟಕದಲಿ ಹರಹಿದ ಹಾವಡಿಗರೇ ನಾವು 
ಹಾವಾಡಿಗ: " ವ್ಮಾಳಗ್ರಾಹೀ ಆಹಿತುಂಡೀ॥ 
ಈ ೨ ಹಾವತಡಿಗನ ಹೆಸರು" (ನಾಕಕಾ- ೪6) : ಕಳ್ಳ ಹಾದರಿಗ ಹುವಾಡಿಗ 
ಅವರಾರಾದಡು ಶಿದಲಾಂಛನವ ತಾಳು ಬಂದಲ್ಲಿ ಶಿವನೆಂದೇ ಪ್ರವತಾಣಿಸು 
ವುದು (ಕೋನಿ. 9೨-೧೭೫) : ಭೋಗಭಂಗಂ ಹಾವಾು[ಶಾಕಾಂ. ವ) 


ವಸ್ತು. ಪ. ತಪಸ್ಯು. ಆ. [ಛಂದ ] ಪ್ರತಿಯೊಂದು ಪಾದದಲ್ಲಿ 
ಮೂರು ಅಕ್ಷರಗಳಿರುವ ಒಂದಂ 'ಸಮಪಾದ ವೃತ್ತ : ಪಾವಕೋ 
ದ್ಭಾವದಿಂ ಶ್ರೀವಧೂಪಾವನಂ (ಛರಂರೋಂಶಿು. ೨-೩೦). [ಸಂ.] 
20 | ಪಾವನಗೊಳಿಸು (ಕ್ರಿ). ಪವಿತ್ರಗೊಳಿಸಂ ; ಪುನೀತಗೊಳಿಸು : ಬಾ 
ದೊರೆಯೆ! . . . ಕಡೆಗಣಿಸದಿರು ನಾನು ಬಡವನೆಂದು ಜೀವಡಾವೋಷಣೆ 
ಯನೆತ್ತಿ ಪಾವನಗೊಳಿಸು (ರಪಾಸೆ. ೪೮-೩). 
[ಪಾವನ + ಕೊಳ್‌, + - ಇಸ್ಕು) 
ಪಾವನಚಾರಿತ್ರ (ನಾ). ಒಳ್ಳೆಯ ಶೀಲ; ಶುದ್ಧವಾದ ನಡವಳಿಕೆ: 


(ಕುವ್ಕಾಆ- ೦೫-೦೦) : 


(ತೊರರಾ. ೬-೦೬-೪)- 


ಡಿಗರೊಳ* . .. ಅರ್ಥವಾದಂ ಸ್ತೋತ್ರದೊಳಲ್ಲದೆ ತನ್ನೊಳಿಲ್ಲೆನಿಸಿರ್ಪುದು | 25 ಪಂವನಚಾರಿತ್ತಾಷಧಸೇವೆಯೆ ದೋಷತ್ರಯಂಗಳಂ ಕಿಡಿಸೆ ತಪೋಭಾವನೆ 
(ರಕಕು. ೧-೨೨ ನ) : ಹಾವಂಡಿಗರು. ಗೊಂದಲಿಗರು ಎಲ್ಲರೂ ಯೊಳೆಸೆವನಂಮುಯನಾವನುಮಾ ಮುನಿಯೆ ಪರಮಧರ್ಮಕ್ಕುರ್ಮಂ 
ಸಂದಣಿಸಿ ಒಂದಾಗಿ ಇರುವವರ ತಾಳ್ಮೆಯ: ಪರೀಕ್ಷೆಯನು ಮಾಡುವರೋ (6ಶಫು. ೬-೬೧). [ ಪಾವನ + ಚಾರಿತ್ರ] 

(ಅರಳು. anv- 00): ( ಪಾವ, + - ಅಡಿಗ] ಪಾವನತೆ (ನಾ). ಪವಿತ್ರತೆ ; ಪಾವಿತ್ರ್ಯ ; ಪರಿಶುದ್ಧಿ: ಪಾವನತೆಗೆ 


ಪುವಡಿಗಿತಿ (ನಂ). 
ಡಿಗನ ಹೆಂಡತಿ : 


ಪಟ್ಟಸಾಲಿಗಿತಿ. ಗಂದಿಗಿತಿ (0ದ್ಠಾನು. ೧೯೨ ಶ್ರಯೋ)- 


ಹಾವಾಡಿಗರ ಜಂತಿಯವಳು ಅಥವಾ ಹಾವಾ 
ಪಾವದಿಗಿತಿ. ಮಾಲೆವಡಿಗಿತಿ . .. - |30 


ಬಯಸಿ ಜಗತ್ಪುವನನೆಂ ಗಂಗೆ ಪೊರ್ದಿ ಪೊಗಬ್ವಂದದಿನಿಂದೀವರಪರಿಮಳರತ 
ವಂಧುಪಾವಳಿರವದೆಸಿವುದಮುಳಪರಿಖಾವಳಯಂ 
ಮಂುುಸುಟೆ ಚೌಡಂರ್ಯ 


(ಶಾರ್ಕ್ಶಪು. ೧೬-೩೫) ; 
ನಿ..ಪಾಂವನತೆಯೊಪ್ಪಲು ನೋಡಿ ಶಿವ 


ಪಾನಡಿಗ 1» - ಇತ್ತಿ (ಆ.-ಇತ್ತಿ)) ಸಮುಯಸ್ಮರಂ ಮಾಡಿ (೧8ಫು. ೩೨-೬೩). (ಸೆಂ. ಪಾವನತಾ] 


ಪಾವಡೆ 'ಪಾವುಡ,'" ನೋ. ಪಾವನತ್ವ (ನಾ). ಪಾವನತೆ ; ಪವಿತ್ರತೆ; ಪರಿಶುದ್ಧಿ : ನೀವು ಬಿಜಯಂ 
ಪಾವಣೆ, ಪಂಪ್ರಣ' ನೋ. ಗೆಯ ಕರುಣಾಭಾವಗುಣದಿಂ ನೋಡಿ ಮರ್ತೃವನೋದಿ ಮನುಜ 
ಪಾವಣೆ 'ಪ:ವುಣೆ: ನೋ. 36 


| ರನೆಲ್ಲರಂ ನಿಜಭಕ್ತಿಯುಕ್ತಿಯಲಿ ಪಾವನತ್ವವನಿತ್ತು ಪಾಲಿಸಿ ಕಾಪುದೆನ್ನಯ 
ಪಾವತಿ (ನಂ). ತಲುಪಬೇಕಾದ ವಸ್ತು. ಹಣ ಮೊದಲಾದುವು 


ತಲುಪಿದುವೆಂದು ಬರೆದು ಕೂಡುವ ದಾಖಲೆಪತ ರಸೀದಿ ; 


ಇ, ಹ 
ತಾನು ಪೋಲೀಸ ಅಧಿಕಾರಿಯಾದುದರಿಂದ ಪಾವತಿಯನ್ನು ನೀಲಲೋಚ 


ಬಿನ್ನ ಪವನ (ಐಸಫು. ೧-೬೦) ; ಪಾವನತ್ವದಿ ನೋಡೆ ಅಮರಗಂಗಾಜನಕ 
ದೇವತ್ವದಲಿ ನೋಡೆ ದಿವಿಜರೊಡೆಯ (ಫ್ರುರಂದ, ೨-೧೬೪-೨)- 
(ಸಂ.] 


ನೆಯ ಹೆಸಿನಿಂದಲೇ ಬರೆಯಬೇಕೆಂದು ಹೆ:ಳಿದ (ಶ್ರಣಸ. ೨೩) : ಅನೇಕ ಪಾವನಿ (ನಾ). ಲಿ. ವಾಯುದೇವನ ವಂಗ. ೨. ಹನುವಂಂತ ; 
ಪಾವತಿಗಳಿಲ್ಲ. ಕೆಲವಂತೂ ಸುಳ್ಳುಪಾವತಿಗಳು ಎನ್ನುವದು ಸ್ಪಷ್ಟವಿದೆ | 40 ಆಂಜನೇಯ : ಪಾವನಿ ಜಾಂಬವಾಂಗದ . . 


(028. ೧೩೦)- 
ಪಾವತಿದಾರ (ನಾ). 


| ಹಿಂ. ಮರಾ. 
ಹಣವನ್ನು 
ದವನು : (brewer. ಪಾರಿನಿ. ೩೩)- 


ಪಾವತಿ: 

ಕಟ್ಟಬೇಕಾದವನಂ, - ಕೊಡಬೇಕಾ 
ಹಂವತಿ + - ದಾರ್ಮ) 

ಪಾವತಿಪುಸ್ತಕ (ನಂ). ರಸೀದಿಗಳನ್ನು ಬರೆಯಂವ ಪುಸ್ತಕ; ರಸೀದಿ 


ಕಕ: 


ಪ್ರಸ್ತ ಕಿಸೇದಾಗ ಅದ ಅಲ್ಲಾ ಪಂವತಿಪಸ್ತಕ (ಕಿಡುಗು- ೧೨). 


[ಪಾವತಿ + ಪುಸ್ತಕ) 


46 


. ಸುಗ್ರೀವ ವಿಯಚ್ಚರ 

ಪ್ರಮುುಖರೇಅದ ರತ್ನವಿಮಾನವೂಾಲೆ ಶೋಭಾವಹಮಾಗಿ ಸುತ್ತಿ ಬರೆ 

(ಶಂಂಾಮಾ, ೧೨-೯೨) ; ಭಾನುಜನೆಂಬುದು ಬೇಟ್ವವರ್ಗ್ಗೆ ಪೂವನಿ ಪರ 

ನಾರಿಗೆಂಬುದು ಧರಿತ್ರಿ ನೆಗಟಕ್ಕಿಯ ತಂತ್ರಪಾಟನಾವುನಂ (ಎಳೆ, ೩11, 

ಶಾವುಗ. ೬೬61) - ೩. ಭೀಮಸೇನ : ಪಂವನಿಯೊಳ್‌ 

ಪೊಣರ್ದಂ ಮಗಧಾವನಿಪಂ ಫೊಣರಲಂಜಿದಂ ನಿನಗೆ (810. ೧೬-೩)- 
[ಸ9.) 


೪೩-೩೧ ; 


ಜಾವಲಿ 


ಹಾವಸೆ, 


ಪಾವನೆ 


ಪಾವನೆ (ನಾ). ಪವಿತ್ರಳಾದವಳು ; 
ರೂಪವತಿ ತಾನೆಂದು 


ಪರಿಶಂದ್ಕಳುದವಳು : ವರ 
ಪರಮುಪಂವನೆಯೆಂದು ಬಜಾದೆ ಬೆಲ್‌ ಯದನು 


ಸರಿಸುವುದಾತ್ಮವಲ್ಲಭನ (ಕಂಡ. ೩.೩೧): ಬಲ್ಲೆನಎಳಯೋನಿಡೆಯೆಂಬುದಂ 


ಪಾವನೆಯೆಂಬುದಂ ಪುಣ್ಮಶ್ಲೋಕೆಯೆಂಬುದಂ (ರಾಮಾಶ್ಶ. ೨೩ ೨೬) ಷೆ 
ಪಾವನೆಯರಾ ಕೃಷ್ಣೆಭೀಮೆಯರ ತುಯ್ನಾಡು ಕಾವೇರಿಗೋದೆಯರ 
ಮೈದೊಳೆವ ನಲುನಾಡು (ಕನ್ನಂ೪. ೧೧೦. ೨೧): (ಸಂ. ಪಾವನಂ) 


ಪಾವನ್ನ (ಗಂ). ೧. ಪವಿತ್ರವಾದ : ಬಿನ್ನಪ ಲಾಲಿಸಯ್ಮಾ ಭಕುತವತ್ಸಲ 
ದೇವ ನಿನ್ನೆ ಸುರತರು ಪಂವನ್ನ ನೆಳಲು ಚೆನ್ನಗಿ ನಂಬಿದವನೊ 
(ಕೋ. 4-೧). (ನಾ). ೨. ಪುನೀತನಾದವನು: ದೇವಕೀಸುತವೊಲಿದು 
ಕರೆತಂದು ಎನ್ನನು ಪಾವನ್ನ ವತಾಡಿದನು (೧ಡಾಳ್ಮ, ೪೩ ಅನುಪಣಎ): 
[ಆಸಂ. ಪನನನ] 

ಪಾವಮಾನಿ (ನಾ).೧. ಎಪೂವನಿ ೨: ರಾಜೀವಲೋಚನ ನಿನ್ನೊಳೀ ನರನೊಳೀ 
ಧ್ವಜದ ಪಾವವಾನಿಯೊಳುಅ್‌ ಕಾದಿ ಮದ್ಭುಜದ ಕಂತೂತ3ಯಂ ಕಳೆಯ 
ವೇಳ್ಸುದೀಗ (4 ಮಾ ೨೭-೩೩). ವಿ.ಎ ಪೂವನಿ೩: ನಿನ್ನ ಕೊಂದಡೆ 
ಪಾವಮಾನಿಗೆ ಪಂಥ ತಪ್ಪುವುದೆನುತ ಖಾಶಿಯಲಿ ತಾವಕನ ಸಾರಥಿಯ 
ರಥ ತುರಗಾವಳಿಯನಾಯುಧವ ಖಂಡಿಸೆ. ಜೀವಗಳ್ಳೆರ ದೇವ ಪಸರಿಸಿದನು 
ಪಲಾಯನವ (ಕುವ್ಶಾಕ- 9-೪)- (ಸಂ) 
ಪಾವರಣೆ, ಪವರಣೆ, ಹಾವರಣಿ, ಹಾವರಣೆ. ಹಾವುರಾಣಿ (ನಾ). 
ಸರೀಸೃಪ ವರ್ಗಕ್ಕೆ ಸೇರಿದ ಒಂದು ಪ್ರಾಣಿ: ಬೇಳೆಯ 
ಪತ್ರಂಗಳೊಳ€ ಬೇಳೆಯ ಗೆಡ್ಡೆಯನೆ ಕೂಡಿ ಮರ್ದಿಸಿ ಕುಡಲೇಂ ಪೇಬಲ 
ವಿದೆಂಬ ಕೊಬಿಕನ ಚೇಲಿನ ಪಾವರಣೆ(ಕಾಕಾಂ. ವಿರಣಿ]ಯುಗ್ರವಿಷ 
ಮನದಟಾಗುಂ (ಐಕುದ- 60-೩9). ಪವರಣೆ : ಕೋಡು ಕೊಟಗೆಲ್‌ 
ತೊಗಲ್‌ . . . ಪಲ್ಲಿ ಪಾವು ಪವರಣೆ ನವಿಲಾವೋಡೆಂಬಿವು ಕಷ್ಟಂ ಮನೆ 
ಮಾಡುವ ನೆಲನನಗುಲ್‌ ಕಾಣ್ಣೊಡೆ (ಊಕೋಶ- ೩-೧೩). ಐಓ ಇದು 
ಛಂದಸ್ಸಿಗಾಗಿ ಮಾಡಿಕೊಂಡಿರಂವ ರೂಪ. ಹಾವರಣಿ: “ಉರಗಕರನೆನೆ 
ಹಾವರಣಿ [ಕಾಣಾ. ಹಾರವಣೆ]ಯಕ್ಕು” (ಮಂಗರಾ - ೯೯೧೩) ; ಸರೀಸೃಪಾಭಿ 
ಧಾನಮಂ ತಾಳ್ಡಿದ ಉಡು ಓತಿ ಹಲ್ಲಿ ಹಾವರಣಿಯೆಂಬೀ ಜೀವಂಗಳಿಗೆ 
ನವಪೂರ್ವಾಂಗ ಪರಿಸಂಖ್ಯೋತ್ಕೃಷ್ಟಾಯ»ಷ್ಯಮಕ್ಕುಂ (ಶತಾಕ- 
ಹಾವರಣೆ : “ದ್ವರಸು- ಉಡು, ಸರ್ಪ. ಹಾವರಣೆ"್‌ (೬4ರ: ೩೬): 
ಗೊದ್ದ ನೆಗೆವ ಹಾವರಣೆ ಕೆಂಜೇಳು . . . ಬುಸ್ಸೆಂಬ ಪಾವುಗಳಾಗ 
ವಿಗಡದೆ ಪರಿದಾಡುತಿಹುವು (ಕಂನಪಿ- ೧೯-೪೦). ಹಾವುರಾಣಿ : “ಸರಟಃ, 
ಕೃಕಲಾಸಃ ೨ ತೊಂಡೇ ಹೆಸರು ; ಹೆಂಟೇಗೊದ್ಧ, ಓತಿಕ್ಕಾತ, ತೊಣ್ಣೇ 
ಕೇತ, ಹಾವುರಾಣಿಗೂ ಇದೇ ಹೆಸರೆಂದು ಕೆಲವರನ್ನುವರು” (ಸಡ್ಗಾತಿ. 
೨೩೩): ಈಗ 'ಹೋಗಿ ಬದುಕಿದ ಹಾವನ್ನೋ ಹಾವುರಾಣಿಯನ್ನೋ ತೆಗೆದು 
ಕೊಂಡು ಬರುವುದು ಬೇಡ (ಜಸುಕೂ. 60). [ಪಂವು್ಯ4 ಅರಣೆ ] 
ಪೂವರಿ (ನಾ). ಒಕ್ಕಲಂಗಿತ್ತಿ : ಪಾವಂರಿ: "ಪಾವರಿವೊಕ್ಕಲಗಿತ್ತಿ” 
(48 ೦೪೩). [« ಸಂ, ಪಾಮರೀ] 
(ನಾ). ಕುಲಂರೂಪಾಯಿಂಯ ನಾಣ್ಯ ; ನಾಲ್ಕಾಣೆ: 
ಐತಾಳರು ಆ ದಿನ ಪಾವಲಿ ಬಜೆ ಕಿಂದದರು ಅದನ್ನು ಹೊಗಳಿದ್ದೆ ಹೊಗ 
ಳಿದ್ದು (ಕೇಠತೆಂ. ೩3); ಮಾತೆಯು ವಿಶೇಷ ದಯಾಭಾವದಿಂದ 
ಏಳು ಪಾವಲಿ ತೆಗೆದು ಕೊಡುವಳು (ಕಮಕ, 0೪): 
[ ಹಿಂ. ಪುವಲೀ ; ಮರಾ. ಪೂವಲಾ, ಪುವಲೀ] 

ಪಾಂಶೆ, ಪಾಂಸೆ, ಪಾಚಿ. ಪಾಚೆ. ಪುಮಾಜಿ. ಪಾಸ್ತಿ, 
ಪಾಸ್ಕೆ, ಹಾಂಸೆ, ಹಾಚಿ, ಹಾವಂಚೆ, ಹಾವಚಿ, ಹಾವಚೆ, 
ಹಾವಸಿ, ಹಾವಸೆ, ಹಾವುಸೆ (ನಾ). ೧. ನೀರಿನ ಮೇಲೆ ಅಥವಾ 
ತೇವವಾದ ಬಂಡೆಗಳ ವೇಲೆ ಬೆಳೆಯಂವ ಒಂದು ಬಗೆಯ 


೨೪೦). 


35 


26 


40 


ಪಾವಸೆ 


ಹಸುರಂ ಸಸ್ಮ: ಶೈವಾಲ: "ಶೈವಾಳಂ ಜಳನೀಳಿಕೆ ಶೈವಳಮದು 
ನೀರೊಳಾದ ಪಾವಸೆಯೆನಿಕು೦” (ವಸ್ತುಕೋ. ಎಳಿದೆವಿಸಿರ್ದ 
ಎಎಸೆಯ ತಣ್ಣೆಟಕಿಯಿಂದಮೆ ನೆಯ್ದ ಸೀರೆ ಶೀತಳಿಕೆಯ ಚಾವಂರಂ 
- ಸಿವಿಕಂಡದಿ: ಕಣ್ಕೊಳೆ ನೆಲ೩ರ್ದರಲ್ಲಿ 
ಜಲದೇವಿಯರಂತೆ ವಿಳಾಸನೀಜನಂ (ಕಾದಂಉ. ೪೩೯೪): ಹರಿನ ಮಾರಿ ನೆಜೌ 
ಪೂ-ಸೆ ¢0-ast) : ಪೆರಿದಿರ್ದ 
ಪುವಸೆ ಮುಗಿಲ್ಮುಅಕಯೆಂಬಿನಮಿಂಬುಗೆಟ್ಟು ಕಂದಿದ ಪಟಗಂಚುಗನ್ನಡಿ 
ವೊಲೇನಿಳಿದುದುದೊ ಚಂದ್ರ ಮಂಡಲ೦ (ಕಂದ್ರಫು. €-೩). ಪಾಂಶೆ: 
೧. ನಿಂದ ವಾರಿಯಲ್ಲಿ ಪಾವಸೆ ತನ್ನಿಂದ ಒದಗಿದಂತೆ ಚರಿಸೆ ಪೂಂಶೆ 
(ತಾಕಾ. ಪಾಸಿ. ಹುದಸೆ] ಹಅ್‌ದು 
ಪಾಂಸೆ: ೧. ಶ್ರಿವಿಧದ ಸತ್ತೆಯ 
ಪಾಸೆ]ಯ ಮಜಯಲ್ಲಿ ತಪ್ಪಿ ಹೋಯಿತ್ತು 


ಇ ಇಡಿ 


೨೩-೧೪): 
ಹ 4 ಕಿ 
ಪೊಸ ಮುಣೂಂಳೆದ ತೋಳ್ವಳೆ ಸ 


ಕ್ಟ 
ಇ 


ಮಂುಸುಕಾವದೇ (ಮೋಳಿಪೂ. 


೩೫೩-೦೦೦). 


[ರಾಕಾಂ- ಮತ್ಸ್ಯ 


nT, 3೪-೧೧೦: ಸರವ, ೬೩೦-4೦೬ ಮೋ : ನಿರರಳೋದಕನನೂ ಪೂಂಸೆ 


. ಪರವಕಾತ್ಮನಂ ಜೀವಭಾವಮಿವು ವಮೂಸುಕಿಕೊೋಡಿರ್ಪಂತೆ ಜಗದೆ ಇಳುಳ್ಳೆ 


ಅರಸುಗಳ ವೇಷಖ್ಟಸಿರ್ಪುದು ಕ್ಷೂತ್ರತಾನಂಸಂ (38ಫು. 4-2). ಪಾಚಿ: 
೧. ಸರಸಿಜಮೆಲ್ಲ ಬೇಯೆ೨ ಕೆಸರುಂ ಜಲಮುಂ ತವೆ ಪಾಚಿ ಕುರ್ಗೆ ಪಲ್ಲಿರಿವ 
ತೆರಂ ಸರಂ ಕರಮೆ ಬೀಡೆಗಳಾಗಿರೆ ಪಕ್ಷಿಸಂಘ-ತಾ ಸರವರದಿಂದೆ ಪೋದುವು 
(ಶಂದ್ರಶ್ಕು. ೬-೧೧೭) : ಕಾಮ ತನ್ನ ಹಚ್ಚಂಗಿ ಹೂಸಿಧಾಂಗೆಲ್ಲಿ ನೀರ 
ಪಾಚಿ ಹೊಚ್ಚಿ ಹೊಂಡವನು ಮೆಚ್ಚ ವತಾಡತಂವೊ ₹0ಡ ₹ಣ್ಮುಗಳಿಗೆ 
ವಾಚಿ ಸರಿಸಿದಾಗ ಕಪ್ಪುನೀರು ೭ರಿತಾವ ಒಳಗೆ ಬಳಿಗೆ (ಗಂಗಾತ- 6೭-4): 


"ಶೈವಲಿನಿ` ಎಂದರೆ ಪಾಚಿ ಕಟ್ಟಿದ ಹೊಳೆ (6ಕಮ- ೨೧೦)- ಪಾಚೆ ; ೧. 
ಒಂದು ಸಾಮಾನ್ಯ ಹುಲ್ಲು ಪಂಚೆಯ ವಿಚಾರವನ್ನು ಕೂಡ ಸೋಮಾರಿ 
ಗಳಿಂದ ಶಿಳಿಯಲು ಸಂಧೃವಿ (ಕನಾತ್ಮ- ೭). ಪಾಮಾಜಿ : ೧. 


ಕಲ್ಲಿನ ಮೇಲೆ ಕಾಲಿರಿಸಿದರೆ ಪಾಮಾಜಿಯಿ೦ದ ಜಾರಿ ಆಚ ನೀರನ್ನು ಸೇರ 
ಬಾರದು (ನಮ್ಮಂತಾ. ೨): ಅಮೇರಿಕಾ ದೇಶಕ್ಕೆ ಸಮಾಪವ ಶಾ:ತಸಾಗರ 
ದಲ್ಲಿ ಒಂದು ಜಾತಿಯ ಸಮುದ್ರ ಪಾಮಾಜಿಯು ನೂರಾರು ಮೈಲುಗಳ 
ತನಕ ಬೆಳೆದು ಹಬ್ಬಿರುತ್ತದೆ (ಕಾಂಕ್ರ. 11. ೬೫), ಪಾಸ್ಟಿ: ೧. 
ಮತ್ತೊಂದು ಕಡೆಗೆ ಮೆಲ್ಲ ಎಲ್ಲನೆ ತಿರುಗಿ ನೋಡಲು ಒಂದು 
ಗೋಡೆಯು ಸಿಕ್ಕಿತು. ಆದೆಲ್ಲು ಪಣ ಹಿಡಿದು ಹೋಗಿದ್ದಿ ತ: 
ಪಾಸ್ಕೆ : ೧. ಹೆಚಿಗಿಲ್ಲದೆ 


ಒಟ 6 


ನ! ಕ ಹ ಗಾಗ್‌ 
೬೪). ಒಂದು ಬಗೆ ಪಾಸೆಯನ್ನು 


ತಿಂದು ಜೀವಿಸುವರು. ಈ ಭೂಮಿಯ ಮೇಲೆ ಸಿಕ್ಕುವುದು 
(ತುಕುತ- ೧೫೨). ವ. ಹಲ್ಲುಗಳಮೇಲಿನ ಕಿಟ್ಟ. ಕೊಳೆ : ನಲ್ಲ 
ಳಲೂರ್ವಿರೆ ಮೆಲ್ಲದೆ ಬಾಯಲ್ಲಿ ಪಾಸೆದಳೆದು ರಥಾಂಗಂ ಭಲಶರನೆಸುಗೆ 


ಅದೆ ಪುಲ್ಲಂ ಕರ್ಚಿದವೊಲಂಗಳೇ ನೊಪ್ಪಿದುದೊ ಯ(ಂಊಶೇ- ೦೦-೦೫) : 
ಘಲ್ಲಶರನು ರುಬೆಯಂ ತಾಳಲಮ್ಮ ದೆ ಕಾಮನಲ್ಲಿ ಚಕ್ರಗಳು ಭೂತಳಕೊರಗಿ 


ಭೀತಿಯಿಂಪುಲ್ಲ ಕಚ್ಚಿದುವೊಯೆನೆ ಪಲ್ಪೊಳ೦ಟಿಹ ಪಾಸೆಯೇಂ ಚೋದ್ಕಕರ 
ಮೆನಿಪುದೊ (ಕಂಕಾರಾ. 8-೨-೨೯). ಹಾಂಸೆ : ೧. ಕಲ್ಲ ಮೇಲಿನ ಹಾಃಸೆ 
(೫೪. ಹಂಸೆ] ಮಲ್ಲಿಗೆಯರಳ ತನಿಗಂಪು ಹೊಸ ಮೋಹ ನಿಲ್ಲವಿವು ನೋಡ 
(ಸರ್ವಜ್ಞ. ೧೫೨೩) ; ಈ ಹಸುರು ಹಾ೦ಸೆಯು ಎಲ್ಲಕ್ಕೂ ನೀಚಜಾತಿಯ 
ಉದ್ಭಿಜ ಎರುತ್ತದೆಂಬುದೊಂದು ಮುಖ್ಯ ಮಾತು (ಮಂಜ. ೬ ೨೭೬) 


ಹಾಚಿ: ೧. “ಪಾಂಶಾಇ ಹಂಚಿ” (ಕಾರಕ್ಕೆ. ೨3೯) ; “ಜಲನೀಲೀ 
ಶೈವಾಲಂ, ಶೈವಲಂ- ೩ ಹಾಚಿ ಹೆಸರುಗಳು. ನೀರು ಮೇಲೆ 
ಮಂಚ್ಚಿಕೊಳ್ಳುವ ಕೊಳೆಯ ಹಾಚಿ (ಓರತ್ಮಿಂಕಿ, 6೯). ಹಾವಂಚೆ : 
೧. ಕಡುಹೀಲಿಯ ರುುಲ್ಲರಿಗಳ ಗಡಣಮನಂ ನಡೆವ €:ದುರಿಗಳ 


ಕೆಲದೊಳ್‌ ಪಿಡಿಯುಲ್ಕೆ ಸೈನ್ಮವಾರ್ಧಿಯೊಳಡಸಿದ ಹಾವಂಟಚೆಯಂತಿರದಂ 
ಕಣ್ಣೆಸೆಗುಂ (ಕಾರಪು. ೦೦-೪೫). ಹಾವಚಿ: ೧. ಮಂಡೆ ಕೂದಲುಗಳೆಂಬ 


ಪಾವಸೆಗಲ್‌ 


ಹಾವಚಿಗಳೂ ಭುಜದಂಡಗಳಿಂಬ ಸರ್ಪಗಳೂ (ಕ್ಮಠಈಳ. ೧೩೨). ಹಾವಚೆ : 
೨. ಎಲ್ಲವ ಬಿಟ್ಟು ಹಲ್ಲ ಸುಲಿಯ ಬಂದೆ ಮುನ್ನಿನಲ್ಲಿಯ ಹಾವಚೆ (ಕಾಣಂ.ಸೆ) 
ಹಲ್ಲ ಬಿಡದು ನೋಡಾ (ಸಳವ, 111, ೬೩೩-೦೩೦). ಹಾವಸಿ: ೧. ಹಳ್ಳ 
ಹಾವಸಿ ಹಾವು ಹುಲಿ ಕಾಡಾನೆ ಕೋಣಗಳು . . . ಹೆಮ್ಮುರಂಗಳು ಪಲ್ಲವಿಸಿ 
ಜೀರೆಂಬ ಕಾನನದಲ್ಲಿಯಟಸುತ ಬರುತಲಿರ್ದಳು ಮಾಯೆಯಲ್ಲಮನೆ 
(ಶ್ರರುಲೀ. ೩-೪೩). ಹಾವಸೆ: ೧. “ಜಲನೀಲಿ:. ಶೈವಾಲಂ. ಶೈವಲಂ- 
ಈ ೩ ಹಾವಸೆಯ ಪೆಸರು” ಕುಟುಹೆಂಬೆನೆ ಕಲ್ಲಿನಲ್ಲಿ 
ಹಶ್ತಿದ ಹಾನಸೆ (60೭. ಕ. ೩೯೩-೩9) : ಕಳಸದ ತಳಿರ"; ನೀರ ಹಾವಸೆ 


(ನಾಶರಾ. ೦00) ; 


(ಕಮರ. ೦೩೨ ಪ್ರಯೋ) : ಬಲ್ಲವರು 'ಹಾಬಸೆಯ ಕಲ್ಲ ತಾ ಮೆಟ್ಟುವರೆ 
(ಸರ್ವಜ್ಞ. ೬೪೦). ೨. ನೊರೆವಾಯ ಹಾವಸಿವರಿದ ಪಲ್ಲಳ ಜೋಲ್ಲೂಟಿಯ 
ನಸುಮುರಖುಗಿವಿಗಳ ಹಅ್‌ಕಗಡ್ಡದ . . . ಕುಜುಬನು (ಇಜ್ಜಿ. ೨೦-೦೦) ; 
ಮುಸುಳಿಸಿದ್ದ ದುಕೂಲ ರದನದೊಳೆಸೆವ ಹಾವಸೆ (ಕುವ್ಶಾಕಾ. ೩-೩೭) : 
ಹಲ ಪಾವಸೆಗಳೆಂ ಮಂಳಲಿಕ್ಕುತುದ್ದುದ್ದಿ ವುುಡಿಯು ಕಟಿ... . ಸಿಂಗಾರ 
ಲ ಜ್‌ ಜೆ 
ಎದು ತಮುಗೆಂದು ರಚಿಸಿದರು ಮುನಿಗಳು (ವೀರ ಪು. ೩-೧೦.೪೩). ೩ 
ಹಸುರುಬಣ್ಣ 2 ಕಿವಾಲಕೇಸಿನ ಸೀರಿ ತುಂಬಿಗಳ ಕುಸುರುಗಳು ಹಾವಸೆಯ 
ರವಿಕೆ ಗಿಳಿಬಣ್ಣ (ಕನ್ಮಶಾ. ೩೭6), ಹಂವುಸೆ: ೧. ಹಾವುಸೆಯ 
ಹಾವಿನಾ ಮರಿಯನ್ನು ಹಾಡುತ್ತ ಬರುವ ಕೊರವೀಯ ಕಂಡರೆ ಹಾದೀಯ 
ಬಿಟ್ಟು ಮರೆಯಾಗು (ಹಳ್ಕಿಶ. ೩೩). 
[ದೇ.॥ ತಮಿ. ಪಾಚೈ. ಪಾಚ ; ಮಲ. ಪಾಶಿ. 
ಪಾಯಿ, ಪಾಯಿಲ್‌ ; ತುಳು. ಪಾಚಿ. ಹಾಂಬಚ್ಚಿ. 


ಅರೆಯನು 
ಆ 


ಪಾಶರ್‌, ಪಾಯಲ್‌. 
ಪಾಮಜಿ, ಪಾಮಜು, 
ಪಾವತಾಚಿ, ಪಾವತಾಜು ; ಕೊಡ. ಪಾಮುಂಜಿ; ತೆಲು. ಪಾಚಿ. ಪಾಸು. 


ಪಾವಸೆಗಲ್ಲಂ ಮೆಟ್ಟಿದಂತೆ ಸನ್ಮಾರ್ಗಮಂ 
ಪರಿಯದೆ (ರಾನಿ. ೦೦-೦೦೯). ಹಾವಸೆಗಲ್ಲು : ಹಾವಸಿಗಲ್ಲ 
ಮೆಟ್ಟಿ ಹರಿದು ಗೊತ್ತ ಮುಟ್ಟ ಬಾರದಯ್ಮಾ ಮುಡಿದಂತೆ ನಡೆಯಲು 
ಬಾರದಯ್ಯಾ (೧ನ. ೨೦೦) : ತನಗರಿಯುದಂತೆಯೇ ಹಾಡಸೆಗಲನ ಮೇಲೆ 
ಡೆದು ಅನಾಮತ್ತಾಗಿ ಅಂಗಾತನಾದ (ರೀಪಹ, 11, ೩೪). 
[ಪಾವಸೆ + ಕಲ್ಮ್‌] 

ಪಾವಸೆಗಿಣು (ಕ್ರಿ). ಪಾಚಿಯೆಂದು ಭ್ರಮಿಸು : ಒಳಗಆಯದೆ ಪಚ್ಚಿಯ 
ಸಿಲೆಗಳನಂಚೆವ: ಹಿಂಡು ಕಂಡು ಪಾವಸೆಗೆತ್ತವ್ವಲ ಕರ್ದುಕುತ್ತುಮೇಂ 
ತಳಮಂಳಗಪ್ಪುವೊ (ಶಾಂತಿಪುಿ. ೨-೯೪) : ನದವಕರ್ಣಪೂರದೊಂದಲೆದ ಶಿರೀಷ 
ತೃಪ್ಲೆಯಿಂ ಬಲವರುಶಿರ್ದುದಂಗನೆ 
ಯನುನ್ಮುಖಬಾಲವ:ರಾಳದುಂಡಳ೦ (ಕಾರಂಉ. ೦೬೪)- 


ಮಂಜನಿಯುನೀಕ್ಷಿಸಿ ಪಾವಸೆಗೆತ್ತು 
ಹಾವಸೆ + ಗಿಜುು) 
ಪಾವಸೆಗೊಳ್‌ (ಕ್ರಿ). ಪಾಚಿಗಟ್ಟು : ಹಾವಸೆ ಹಿಡಿ: 
ಬಾನಲ ತಣ್ಣಸದೆೊಳ ಪಗಿಲ್ಲು ಪಾನಸಿಗೊಳಿ ಕಾರ ತಂದಲೊಳಗುಂದಲೆ 
ಯಾಗಿರೆ ನಟ್ಟು ಸೋರ್ವ ಪಾಟ್ಟಸದಿಯ ಪಣ್ಣ ಜೊ 
ಭೊೂರ್ವಳನಂಗರಾಗದಿಂ (ಶಾಂಶಿಪು. 6-66) : ಪಸರಿಸಿದ ಬಯಬ್ಮಡು ಪಾವಸಿ 
ಗೊಂದಿರೆ ಗಡಣದಾಂಡುವೆಳವೆ:ಡಿರ 
3-೪). ಮೇಗೆ ಪಾವಸೆಗೆೊಂಡ ಪೇರಾವೆಯಂ ತಾವರೆಯ 
ಕೊದೆಯೆಲೆಗೆತ್ತಜೇಯದೆಜಗಿದೊಡದು ತೆಜಂಬೊಳಿಯೆ ಬೆಚ್ಚಿ ಬಿಚ್ಚತು 


ಬಾಜ? ಕಳವಳಿಪೆ ವಿಕಳಕುರವಕನಿಕರಂಗಳೊಳ (3ಂದ್ರಫ್ರಿ- 3-೪೦ ವ) 


ಪರಾ ಪತಿತಿ Peed 
ನುಬ್ಬಸಲೆಯೆಗೆತ್ತೆಯ್ತುರಿ (ಲೀ ರಾವ. 


Ae 
ನೆಗೆದಿಸುಎ 


[ಪಾವಸೆ + ಕೊಳ್‌) 


೫೫೫೯ 


35 


ಪಾವ (ಗು). ಹೆಜ್ಜೆಗೆ ಸಂಬಂಧಿಸಿದ : 


ಪಾವಿತ್ರ್ಯ (ನಾ). ಶುದ್ಧತೆ ; ಪವಿತ್ರತೆ ; ಶುಚಿತ್ವ : 


ಪಾವು, 


ವಲ್ಮಿಗೆ ಗಂಟುಪುರ್ಬುಗಳ್‌ (ವೃತಂ. 00-೬೦). ಹಾವಸೆಹಲ್ಲು : ಮುಟ್‌ದ 
ಹಾವಸೆಹಲ್ಲ ಹಜುವಾಯ ತುಜುಚೆಗಳು ಬತ್ತಲೆಯ ಬಾಳೆ ್ಲಿಣಂಗಳು ಸಾತ್ತ 


ಮುತ್ತಿರಲು (ನಾಗೀರೆ. ದೇ. ೨೩೪- ೨೬). [ಪಾವಸೆ « ಪಲ್‌) 


ಪಾವಾಡೆ 'ಪಾವುಡ್ಕ' ನೋ. 
ಪಾವಾಣೆ (ನಾ). ಕಾಲುಆಣೆ ಬೆಲೆಯ ತಾಮ್ರದ ಒಂದು ನಾಣ್ಯ ; 


ಮೂರು ಕಾಸಿನ ಬಿಲ್ಲೆ; ಕಾಲಾಣೆ: ಇಬ್ಬರಿಗೆ ಎರಡೆರಣಾಣೆಯಂತೆ ಲೆಕ್ಕ 
ಮಾಡಿ, ಹದಿನುರು ಪಾವಾಣೆಗಳನ್ನು ಎಣಿಸಿಯೂ ಕೊಟ್ಟರು (ಸ್ಮಕ್ಕತೊ: ೩೪); 
ಏನಿದ್ದರೂ ಪಾವಾಣೆ. ಆಣೆ ವ್ಯಾಪಾರ. ಅಷ್ಟರಲ್ಲೆ ತೃಪ್ತಿ ಅವರಿಗೆ 
[ಪಾವ್ಯು + ಆಣೆ) 

ಕೂಲಮಾನದ ಹಾಗೆ ತಾಲಮಾನವ 
ಪಲ್ಲಟಿಸುತ್ತ ಹೆಜ್ಜೆಯ ಹಾಕುವೊಲು ಪಾವ ಪದ್ಧತಿಯಲ್ಲಿ ಪದ ಕೂಡಿ 
ಬರುವಾಗ ಯಾರಾರೆ ಗುರು-ಲಘ: ಎಣಿಸುವರೆ ? (ಸವೀಗೀ- ೨೩-9೩೬). 
'ಪಾವ್ಯ' ಪರಾ. [*- ಹಿಂ. ಪಾಂವ್‌] 


(ರೇವಹೆಂ ` ೬೦)- 


ಪಾವಿಟ್ಟಗೆ (ನಾ). ಒಂದು ಊರಿನ ಹೆಸರು; ಈ ಬಿಜಾಪುರಜಿಲ್ಲೆಯ 


ಇಂಡಿ ತಾಲ್ಲೂಕಿನಲ್ಲಿ ಇರುವ ಈಗಿನ ಸಾಲೋಟಗಿ ಎಂಬ ಊರು : 
ಪಾವಿಟ್ಟಗೆ ಇತಿ ಖ್ಯಾತನಾಮ ಗ್ರಾಮೇ: (ಎಇ. 1%, ೩೦-೦೪; ೪45); ಈ. 
ಊರಿನ ನಿಜವಾದ ಹೆಸರು ' ಪಾವಿಟ್ಟಗೆ '. ಅಲ್ಲಿಯ ಶಾಲೆಯಿಂದಾಗಿ ಅದರ 
ಹೆಸರು ` ಶಾಲಾಪಾವಿಟ್ಟಗೆ ` ಯಾಗಿ, ಇದೇ ಮುಂದೆ ' ಸಾಲೊಟಗಿ 
ಎಂದಾಯಿತು (ಕಕಾಅ- ೨೦೪ ಆಡಿಬ)- [?) 

ಸದ್ದಿರದೆ ತುಟಿ 


ಬೆರಳಿನೊಳು ಸುಳಿವ ಮಾರುತದ ಪಾವಿತ್ರ್ಯದೊಸಗೆಯನು ತಳೆದು ಬಹ 


ನೆಲದ ನೆನೆದೊಡನೆ ನೆರೆಗೊಳುವ ನೇತ್ರಾಂಬುತೀರ್ಥಗಳ . . . ಸಂಘಟಿಸಿ 
ತಷ್ಟಧಾಭಿನ್ನವಾದೀಶ್ವರಪ್ರಕೃತಿರೂಪಂ (ಮಲೆರೇ.- ೩-೪): ವೃತ್ತಿಯೇ 
ಪಾವಿತ್ರ್ಯದಿಂದ ದೊಡ್ಡ ಹೆಸರು ಬಂದಿತ್ತು (ಕಂಬಹು- 90)- ್‌ಂ.] 


ಪಾವ್ರು, ಹಾವು (ನಾ). ೧. ನೆಲದ ಮೇಲೆ ಸರಿದುಕೊಂಡು ಹೋಗುವ 


ಪ್ರಾಣಿ ; ಸರೀಸೃಪವರ್ಗಕ್ಕೆ ಸೇರಿದ ಒಂದಂ ಜಂತು; ಸರ್ಪ: 
ದಕ್ಷಿಣಭಾಗದಾ ವುದುರೆ ಉಯ್ಮುಿನಿತಾವ ಜ ೫ ಶಾಪದೆ ಪಾವು ಮುಟ್ಟಿ 
ದೊನ* . . . ನೋನ್ರೂ ಭಕ್ತಿಯಿವ್‌ ಅಕ್ಷಿಮಣಕ್ಕೆ ರೆಮ್ಮಸುರಲೋಕ 
ಸುಕಕ್ಕೆ ಭಾಗಿ ಆ »« ೫ (ಎಕ. 11, ೨೦-೦; ಸು. 700); ಈಶ್ವರನಂತೆ ಪಾವಂ 
ತೊಟ್ಟಿರ್ದ ಬೇತಾಳರಿಂ . . . ಅತಿಭಯಂಕರಾಕಾರಮಪ್ಪುದು (ಉಕ್ಕಕಾ- 
೫೨೪ ಕೂದ್ರಕ) : ತಗುಳು ಪಾಲನೆಜಕಿವಿರ್‌ ಪಾವಿಂಗೆ ದಾಯಾದ್ಕರಂ ಪಿರಿಯ 
ರಾಡಿದಿರ್‌ (ಶುಶಕಾ- ೨-6): ೨. ರಾಹು: ನೆರೆಯ ಬೆಳ್ಲಿಂಗಳನು 
ಪಾವು ಗಿಡಿದಂತೆ , . , ಎತ್ತಣಿಂದೆರಗಿತೋ ಮೃತ್ಯು ! (ಹೊಂಗಳು- ೨೬-೪)- 
ಹಾವು: ೧. ಗರುಡನಂತೆ ಹಾವಿನ ಹಟವಿಗೆಯ ನಾರಯ್ಜ್ಹು ನೋಡಿಯುಂ 
(ಗರಾಯಿು. ೩-೨6 ವ) : ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ 
ಹಾವಿನ ಸಂಗವೇ ಲೇಸು ಕಂಡಯ್ಯ (ಮಹಾರೇ- ಬ. ೬೯-೦೩೬) ; ಬೇವು ಬೆಲ್ಲ 
ದೊಳಿಡಲೇನು ಫಲ ಹಾವಿಗೆ ಹಾಲೆಆ್‌ದೇನು ಫಲ (ಶುರಂದ- ೦-೬೦ ಶ್ದಏಿ); 
ಎಲೆ ಹಾವೆ! ಹೊಟ್ಟೆ ಹೊಸೆಯುವ ಜಂತು! ನಿನಗೆ ಕಿಎಯಿಲ್ಲ; ನಾಲಗೆ 
ಯೆರಡು ; ಹಲ್ಲೊಳಿದೆ ವಿಷವು (ಉಹ್ಮಾಳೆ. ೩೨-೪)- ೩. ಒಂದು ಬಗೆಯ 
ವಿಸಾನು : ಹಾವುವಿಕಾನು : ಬಂಗಡೆ ಹಾವು . . . ಹಂದೆಗನಾನೆಮೊಗ 
ನೆಂಬ ಪರಿಪರಿಯ ವಿನಾನ್ಗಳಂ ಗುದಿಗೆಯ್ದ ರು (ಹಶಕಾ- ೩-೪8). 

[ದೇ.॥ ತಮಿ. ಪಾಮ್ತು; ಮಲ. ಪಾಮ್ಬು; ತುಳು. ಹಾವು ; 
ಪಾಂಬ್‌; ತೆಲು. ಪಾಮು: ಕೋಲಾ. ನಾಯ್ಕಿ. ಪಾಮ್‌; 
ಬಾವು, ಗಡಬ. ಬಾಮ. ಬಾಮು. / ಪ್ರಾ. ಪಾವ] 


ಕೊಡ. 
ಪರ್ಜಿ. 


ಪಾವಸೆವಲ್‌, ಹಾವಸೆಹಲ್ಲು (ನಾ). ಕೀಚುಗಟ್ಟಿದ ಹಲ್ಲು; ಕೊಳಿಗಟ್ಟಿದ | "| ಪಾವ (ನಾ. ೧. ನಾಲ್ಕನೆಯ ಒಂದು ಭಾಗ; ಕಾಲುಭಾಗ ; 


ಹಲ್ಲು: ಮುರುಂಟಿದ ಕರ್ಣಮೂುರ್ವಿ ಕೆಕ್ಕರಿಸಿದ ಕಣ್ಣಜಂಟುದಲೆ ಪಾವಸೆ 


ಚತುರ್ಥಂಶ: ಪಾವು ಗಾಂಜಿ ತೂಕ (ಮುಂಬಯಿ *- ೪-೦೯೪)- 


ಪಾವುಂಜೆ 


"ಪಾವುಸೇರು ' ಪರಾ. ೨. ಕಾಲುಸೇರಿನ ಅಳತೆ ಮತ್ತು ಅದನ್ನು 
ಅಳೆಯುವ ಸಾಧನ : ಮುಂದೆ ಸವಾಸೇರು ಮೂವತ್ತೆರಡು ಚತುಃಷಷ್ಟಿ 
ಯರ್ಧ ಸೇರೆರ್ಧಪಾವು ಸಂಧಿಸಿದ ಸೇರು ನಾಲ್ವತ್ತು ಗದ್ಮಾಣಮಂ 
ಬಾದಿಷದು ($ಾಸ್ಮರ- ೭೩-6) : ತೊವೆಗೆ ಹೆಸರು ಜನ ೧ಕ್ಕೆ ಪಾವಿನೆಲ್ಲು ಕಾಲ 


೫೫೬೦ 


ಪಾವುಡ್ಮ 


(ಕನ್ನರ. ೪. 4೩-0೭೭). ಪಾವುಕೊರಡು : ಒಂದೇ ಮರದ ತುಂಡನ್ನು 

68, ಮಾಡಿದ ಪಾದರಕ್ಷೆ; ಮರದ ಅರೆಜೋಡು ; ಪಾವುಕೊರಡು 

(Sabot. 3042). [ಪಾವ್ಯ * ಕೊಡು ( ಆಕೊಣಂಡು)] 
ಪಾವುಜ :ಪಾವುಂಜೆ' ನೋ. 


೧ಕ್ಕೆ ಮ ೪೦॥ ಗೆಗಳ ತುಪ್ಪ ದಿನ ೧ಕ್ಕೆ ಜನ ೧ಕ್ಕೆ ಪಾವ ಆರೆ (೪. ೪ 5 |ಪಾವುಡ,. ಪವಡೆ, ಪವಾಡ್ಮ, ಪಾಗುಡ್ಕ. ಪಾವಡ್ಕ. ಪಾವಡೆ, ಪಾವಾಡೆ, 


ಶೃಂಗೇರಿ, ೦೦- ಭಲ ೩೭೨ ; ಪಡಿಯಲ್ಲೇ ಹಿಡಿತ ಹಿಡಿಯದವನು 
ಪಾವಲಿ ಹಿಡಿಯೋ ವು:ಟೇ (ಹುಟಕ. 093). ಹ. ಮಾದ: ಕಾಲು: 
“ ಮುವುಗೊಜಿಡು ' ಪರಂ. 

(5 ಹ್ರಾ. ವಾಅ. / ಹಿಂ. ಮರಾ. ವಾವ. ಸಂ, ಪಾದ, 

ಹಾವುಂಜೆ. ಪಾವುಜ (ನಾ). ಒಂದು ಬಗೆಯ ವಾದ್ಮ : ಅಂಚೆಯ 
ಚಿನುಚಂಪೆ ಕುಕ್ಕುರು ತುಡುಮ ವಾವುಂಚೆ£ ಜೆ ಕಿಂಕಿಣಿಗಳನೆತ್ತಿ ಜೆಂಜೆಕು 
ತಕದಿಕ ತೋ ದಿಗಿದಿವಿ:ಕೆ:ದ; ರಂಜನೆ ಮಿಗೆ ಕೇಳಿಸಿದರೆ. (ರಕತ. 0೩-೦೬) : 
ಕುಕ್ಕುರು ಡಮ:ಡುಮ ಪನವುಂಜೆಯ ಜೀನು ಡಕ್ಕೆ ನಾಟ್ಕಾನಕ ಚಂಪ 

ಪಾವುಜ : ತಾಳ ಮದ್ದಳೆ ಪಾವುಜ ಶ್ರುತಿ ಮುಖ 
ವೀಣೆ ಸಾಳೆಂಗ ಶುದ್ಧಗಾನೆಂ ರ... ವನೆಗಳೆೊಪ್ಬಿದುವು (ಮೋಡಕ. 
೩-೩೨). [?. / ಪ್ರಾ. ಪಾವಯ: ] 

ಪಾವುಕೊರಡು -ಪಂವುಗೊಲಡು' ನೋ. 

ಕಾವಗಿಆ: (ಕ್ರಿ). ಹಾವೆಂದು 


1652): 


ಪಂಪ 


ಹ 


(5ಕ್ಕಿಗತ. ೪೦-೦೦೩): 


- ಅ ಇದ್ರ ದ 


ಕಜ ಜೂ ಡಿ 


ಧೂಪಧೂಮಯ.ಬ್ಹಗೆ ನವಿಲೊಸೆದೆಜಗುವುದು ಪಾವೈ[ಶಾತಾಂ-ವಿ.ವೆ ]ಗೆತ್ತಾ 
ಪ್ರರದೊಳ” (ಅಕಷ್ರ. ೨-೦೪). [ಪಾಂವಪ್ರ--ನಿಜು) 
ಪಾವುಗುಲಿ (ನಾ). ಹಾವನ್ನು ಕೊಭುವಂತಹುದು : ನವಿಲು. 
ನಂಗು ಮುಂತಂದುವು: ಪಂಪುಗುಲಿ ನಕುಲೋ ಮಯೂರೋ 
ವಂ(ಕಣ್ಮಾನು- 39೭ ವಾಲ) (ಪಾವ -- ಕುಲಿ] 


ಪಾವುಗೆ. ಹಾವಿಗೆ. ಹಾವುಗ್ಗೆ (ನಾ). (ಮರ. ಚರ್ಮ ಇತ್ತಾ ದಿಗಳಿಂದ 


ಮಾಡಿದ) ಮೆಟ್ಟು : ಪಾದುಕೆ ; ಪಾದರಕ್ಷೆ: ೪ ಸಾಮಾನವಾಗಿ], 


ವಿರಕ್ತರು ಧರಿಸಂವ ಪಾದುಕೆಗೆ ಈ ಹೆಸರನ್ನು ಹೇಳುತ್ತಾರೆ : 
ಎಷಮೋಚಿಕೆಗಳೆ:ಬ ಪಾವುಗೆಗಳುಮಭೆ:ದ್ಯವೆ:ಂಬ ಕವಚವುುಂ .. . 
ಪದಿವೆಣಾ ೬ರ ಮೇಚ ಲಾಜರ:ಮಾತ್ಮೀ ಮುಸಾನತ್ರಾಜ್ಯಪರಿಚೆ ೀದವತಾಗೆ 
೬ ಗಾ ಬ ಲ ತ [U 
(ಅಂತ್ರ ರಮೆನೆ ಪೊಣ್ಮೆ ಪಾವುಗೆಯ ಗೆಜ್ಜೆಯ 
ಮೆಲ್ಲುಲಿ ಬಂದಳಂದಳಂಕರಣಗ ಹಕ್ಕೆ ... ದೇವಿ ಲೀಲೆಯಿಂ (3ಂದ್ರಜ್ಞ- 
೪ ಯೆ 
ನೆತ್ತರ ತಳ, ಬಲ್ಲಲೆಯ ಬಂದಿಗೆ ಎವುಗೆ ಪಂಚಮಸ್ವನಂ 
ಬೆತ್ತದ ಕೋಲಿವೊಂದಿ ನಿಲೆ ಸಾಧಕಿ ಬತ್ತಲೆ ಬರ್ಪಳೊಪ್ಲಿದೆಳ್‌ (ಇರ್ಮತಾ. 
ಹಾವಿಗೆ: ಎನ್ನ ನಾಲಗೆಯ ನಿಮ್ಮಯ ಮನ್ನಣೆಯ ಮಹಾನ 
ಇವಿಗಳ ಚರಣಕ್ಕಂ ಹೊನ್ನಹಾವಿಗೆಯ ವತಾಡೆಲೆ ಪನ 


98.8 ವಸ; ಅನಂಗಟಂಕ ತಿಸ್ಕ 


3-೭) : ಪ 
ಈ 


೫೩೩). 


ಎನ್ನ ಮನ ಪ್ರಾಣಗಳು ಹೊನ್ನು ಹಾವಿಗೆಯಾಗಿ ನನ್ನ ಚರಣಕೆ ಯೋಗ್ಯ 
ಮೆಟ್ಪಗಲಿ (ಶುಶಾರ. ಭರತಗೆ ಹಾದಿಗೆ 
ಕೊಟ್ಟು ವ್ರಶವ ಧರಿಸಿದ ಉನ್ನತವ:ಹಿಮಾ (£8 ಸು, ೬-೫). ಹಾವುಗೆ: 


0೦-೫): ಹಿತವಾಗಿ ಬಂದ 


“ಪಾದುಕಾ. ಅನಪದೀನಾ .. ಈ ೨ ಹಾವುಗೆ" (ತಲಾಪು. ೫೨ ೧೩೬) : 
ಹೊನ್ನ ಹಾವುಗೆಯು ಮೆಟ್ಟಿದವನ ವಿಂಡಿ ವಂಬ್ಸಿದ ಕೆಂಜೆಡೆಯವನ 

ಕೂಡಲಸಂಗಯ್ಯನೆಂಬವನ (ವಿಶವ... 3೦೩) ; ಕೆಲದೊಳೆಕ್ಕಿದ ಹವಳದ 
ಶಾವುಗೆಯುಂ ಮೆಟ್ಸಿ ಸಿಟುಪುದುಂ (ರಃರಫು. ೧೧-೪6 ವ): ಹಾವುಗೆಯು 
ಸೀಗ:ರಿಯೊ . . . ಕನ್ನಡಿಯ ವಿವಿಧ ಸಖ್ಯಎಳಾಸಿನಿಯರ ಕದಂಬಕವ್ಮೆದಿ 
ತೊನ್ಸಿನೆಲಿ (ಕುವ್ಮಾಅ. ೧4-98): [ಪ್ಪಾ ಸಾಲು ಸಂ, ಪಂದುಕಾ] 


ಪಾವುಗೊಜಡು. ಪೂವುಕೊರಡು (ನಾ). ಮ 


ತ್ರಿಎಧಲಿಂಗಸ್ನಾ ನವ ವಡಿ ಶಾವಿಗೊಜಡ 
ಪರ್ಣಾಸನವಾಗಲಿ ದರ್ಭೆ ಬೆತ್ತ ಮೊದಲಾದಾಸನದಲ್ಲಿ 


30 


40 


ಪಾವುಡೆ,, ಪಾಹುಡ್ಕ (ನಾ). ೧. ಬಟ್ಟಿ; ವಸ್ತ್ರ: ಶಾ ಗಾಂಧಾರಿ 
ವಲ್ಲಭನಿಳೆಯೊಳಾರುವ ಕಾಣನೆಂಬುದನಳುಕಿ ಕಂಡಳು ತನ್ನ ಕಣ್ಣಿಗೆ ಪಾವುಡವ 
ಕಟ್ಟಿ ಗಳಿನೆಮುಖ ಶನ್ನಾತ್ಮಧರ್ಮ್ವದ ಕಳೆಯ ಕೆಡಿಸದೆ ನಡೆವುತಿಪ್ತಳೂ 
(ಸಂರಶ. ೦೪-೨೪); ವರೆಚಂದ್ರಿಕೆಯ ಪಾವುಡಕೆ ಶೋಭಿಸುವ ಪೊಂಬರಹದ 
ಶುಭ್ರ ದೂವಟವ ಸ್ಮರಬಾಣಗಜ್‌ಯಂತೆ ನಿಅಕಿವಿಡಿದುಡಿಸಿದರ್‌ ದರೆಹಾಸ 
ಮುಖಿಗೆ ಸಂಭ್ರಮದೆ (ಕೋಹತ. ೨೩-೦೩): ಪಾವುಡ ಕುಂಚ ಕಾಳೆಂಜಿ ಕನ್ನಡಿ 
ನೆ! ಹೂವಿನ ಬೀಸಣಿಗೆಗಳ ಭೂವಕಿಯರೆತ ಪಿಡಿದಾಕ್ಷಣ ಶ್ರೀರಂಗದೇವನ 
ನೋಲೈಸುತಿಹರು (ಕಂನಂ. ೩-೦೦೩) : ಮಹಾರಾಜರು ಕುಳಿಶೆಕೆೊಳ್ಳುವ 
ಉಚ್ಚಾಸನದ ಪಾವಟಿಗೆಯಿಂದ ಮೊದಲು ಮಾಡಿ ಓಲಗಸಾಲೆಯ 
ಮುಂಬಾಗಿಲವರೆಗೂ ದಾರಿಯನ್ನು ಗುರುತಿಸುವಂತೆ ಹಾಕಿದ್ದೆ ಕೆಂಪು 
ಮುಖಮಾಲ್ಲಿನ ಪಾವುಡ (ಕಾಯೋ: ೩೬). ವಿ. ತಲೆಗೆ ಸುತ್ತುವ ವಸ್ತ್ರ; 
ಪಟಗಾ : ರುಮಾಲು : ಪೇಟ : ತಿಳಿಗಾವಿಯಂಗಿಯಿಂ ಶಾಟಿ ಪಾವುಡ 
ಗಳಿಂ ರಾಜಿಸಿ ಪೋಪ ಚೆಲುವ ಹರೆಯದ ಸತ್ಮಶೋಧಕನೆ 
ವೇಷಮಂ ನೆಲದೊಳಿ:ಕ್ಷಿವರ ಕಂಗಳ್ತಣಿಯವೇ (ಕುಮಾಪು- ೪-೨) ; ಈ 
ಪಾವುಡ ಹರಿದುಬಿಟ್ಟಿದೆ. ಎಂದು ಪಾವುಡವನ್ನು ತೋರಿಸಿದನು (ಯಂಕ.೪೨). 
ಪವಡೆ : ೧. ಇವನೆಲ್ಲಾ ಸಮಾನಂ ಕೊಂಡು ಪುಡಿಮಾಡಿ. 
ಕಂಚಿನ ಹರಿವಾಣದಲ್ಲಿ ಹಾಕಿ ತಾಮ್ರದ ಚೆೊಂಬಿನಿಂದ ಮರ್ದಿಸಿ ಆಮೇಲೆ 
ಪವಡೆಗೆ ಹಾಕಿ (ಳಿತುತಂ- ೩೪-೬): ಪವಾಡ್ಮ : ೧. 
ಜೋಡಿಸಿದ ಜಾಂಬೂನೆದದ ಪರಿಪಾಡುಗಳ ಪಲ್ಲವದ ಫಳಿಯ ಪವಾಡಗಳ 


ತ್‌್‌ ಕ್ಮ 
ತಾ ಣಂ 
Wa 


ಕೇತನ ನಿಕೇತನವೆಸೆದವಲ್ಲಲ್ಲಿ (ಕೊರರಾ. ೫-೨-೨೩) - ಪಾಗುಡ, : 
ಪ.” ವುಂಂಡಾಸ.. ರುವತಾಲ. ವಪಾಗು. ಪಾಗುಡ (ಪಾವುಡ). 
ಪಾಗೋಟೆ. ಪಗಡಿ” (ಕಂನುಶು. ೪0). ಪಾವಡ್ಮ್ಗ: ೧. ಶಿವನ 
ಗೃವಣೆಯಂ ಶೊ:ಧಿಸುವುದಿಲವೊ ಪಾವಡವ(ಕಾಳಾ. ಡೆಯು]ನಿಕ್ಕಿ 
(ಅತಫು: ೪೭-೧೩) : ಕುಂಭವಮೊದೆವಡೆ ಮೇಲುಮುಸುಕಿರ್ದ ಪಾವಡದಿ 


ಅಂಟು ಗಟ್ಟಿಯುವಕಾಗಿ ನೆಲಕೆ ಬೀಳದೆ ಇರಲು ಕುಂಭಿನೀಶಗೆ ಪೇಳಲು 
(ಪ್ರೌಢ: 90೨೩೬): ಪೊಳೆವ ದುಗುಲದ ಪಾವಡವನೆಡಬಲದೆ ಪಡಿದರು 
(ನೇಮ. ೬೫-೧೧). ೨. ಬೋಳುಮಂಡೆಯು ಬೊದಡೆ ಪುಸ್ತಕ ತೋಳಿ 
ನಲ್ಲಾಧಾರ ಕಾವಿಯ ಹೋಳು ಪಾವಡವಡ್ಮಜಾಡಿಯ ಅಧಿಕ ಷಟ್ಮ್ಮಲದ 
ಬ್ರಹ್ಮರೆಂಬೊಲು ಸುಂವಿರಕ್ತಮೂರ್ತಿಗಳೊದಗಿ 
ತವು ಲಕ್ಷ (56೮: ೩೯೩-೩): ನೀರಲ್ಲಿ ನಿಂತಿರುವ ನೀಲಿಪಾವಡದಣ್ಣ 
ನೀರು ಕೆಟ್ಟವು ಬದಿಗಾಗೊ (ಹರಾ. 66). ೩. ಹೆಂಗಸರ ಒಳ 


ಭಾಳಲೋಚನ 


ಮ್ತ: ಒಳಲಂಗೆ: (೨). ೪. (2): ತಾನು ಜಂಗಮಾರ್ಚನೆಯ 
ಮಾಡುತ -ತಾನಿನಿಗೆ ಮೆಚ್ಚಿದೆಯೆನುತಲಿ ಆಸ್ಥಾನಕೆ ನಡೆವಾಗ ಪಾವಡವ 
ಮಾಡುತಲಿ (ನಂಂಲ. ೪ ಸೂಕಿ). ವಪಾಡೆ: ೧. ಭಾಜನೆದ 
ಕಂಠಕ್ಕೆ ಪಾವಡೆಯ ಬಣ್ಮಿಸಲಾಗಿ ವ್ರತಕ್ಕೆ ಬೀಜ ಮೊದಲಾಯಸತ್ತು 
(ಸರ್ವವ. ೧೮೮-೮೭೬): ಭಾವಿಪ್ರದಜಹಿತ್ತದೊಳಂ ಪಾವಡೆ[ಶ3 ಕ. ಟಿ] 


ಯೊಳ* ಅಟ್ಟಿ ಪೊಗೆಯೊಳಿಟ್ಟುದನಿಂಬಿಂ ಪಾವಜರ್ದು ಪಿಡಿಯೊ ಮಯ್ಮಖಲಕ 
ಇವಂಗಂ ಮಾಬ್ರಾದೊಂದು ಚೋದ್ಮಮಂ (ಏಶುದ- 6-8೩): ಮಡಿಕೆ 
ಹಾವಡೆಯ ಕಟ್ಟುವರಲ್ಲದೆ ಸರ್ವಾಂಗವ ಸದಾಚಾರದ ಪಾವಡದಲ್ಲಿ 
ರನೂ ಕಾಣೆನಯ್ಮ  (೩ರ್ಕೇನ- ೦೦೦-೩೦೩); ಬಟ್ಟಿಗಳೆಸಿಗೆಗೆ 
ಡೆಯುಮಂ ಕಟ್ಟಿ... ಬೇಯಿಸಲು ನೀರ್ವತ್ತಿಗೆಹ? 


೫೫೬೧ 


ಪಾವೆಡ, 


ಪೆಸರನಾಂತು ಸಂಖತರಮಾಗಿರ್ಪದು (ಸೂಶಕಾ- 0-೦೯). ೨. ಕರದೊಳಗ 
ಕಡುಗಿತ್ತಿ ಕಂಬಳಿಯನು ಹರುಷದಿಂ ಹೊದ: ಪಾವಡೆಯ ಶಿರದೊಳು 


ಪಾವುಮೆಕ್ಕೆ 


ಪಾವುಡ್ಕ `ಪಾವುಳ' ನೋ. 
ಪಾವುಡ್ಕ :ಪಾವಡ್ಮ' ನೋ. 


ಕಟ್ಟಿದ ಹುಳ್ಳಿ ಗಾಅನು ಭವ್ಮನೆರವಿಯ ನೋಡುತಲಿರ್ದ (8ೇಂಸಾಂ- ೨ ೦೩). 


ಪಾವುಡ್ಕ (ನಾ). 


ಗೆ 
ಮಾಡುವ ಒಂದ 


ಗೋಧಿಹಿಟ್ಟಿನಿಂದ 


ಹ್ತ 


೫. ನದಮಂಡಿ: ಹಡದಿ: ಪಸುಂಧರಾವಳಯಪಾವನಸ: ಚರಿತ್ರೆಗೆ ಭಕ್ಷ್ಯ.-ಉಂಡೆ : ನೆಆ್‌ ಸಣ್ಣಗೊ:ಮದುವೆಯ ಶಿ . ಬಜ್‌ 
ಪಾವದೆಯಂ ಪಂಸಲುಂ . . . ಅತ್ಮೀಯ ಪರಿಜನಮಂ ಪೆಸರ್ವೆಸರೊಳ* | 6 ಮೊಸರುಕೆನೆಯದಜಕೊಳು ಕಲಸವುಂಡೆಯಂತೆಆ್‌ಯೆ ಪಾವುಡಮಾಯ್ತು 


ಕರೆದು ನಿರವಿಸಿ ಬೆಸನಿದಾಗಲ* (ವರ್ರಮಾ: ೧೧-೫೩೨ ವ); ಮಿಸುವಿಯ ಹಡಪ 
ಬಾಮರ ಕುಂಚ ಕಾಳಾಂಜಿ ಪೊಸವಟ್ಟೆ ಛು ಪಾಡಡೆಯ ಜಸವಟ್ಟೂಳಿಗ 
ದವರ ಮೇಳದೊಳುಗ 


ವಸಂಧೇಶ ಸಾರಿಗೈದಿದನು (ಕಂನವಿ. ೨೨ 66). 


(ಸೂಶರಾ. ೧7-೩೩). (?] 


ಪಾವುಡಂಗಟುಪು (ಕ್ರಿ). ಕಾಣಿಕೆಯನ್ನು ಕಳಿಸು: ಉಡುಗೊರೆ ಕಳಿಸು : 


ಸರಸಶೀತಳಪರಿಮುಳದುಂ ಪಾವುಗಳಿರ್ದಲ್ಲಿಗೆ ಪಂವುಡಂಗಟುಪುವ ಮುಳಯಜ 


ಪಾವಾಡೆ: ೧. ವೊಡೆಯ: ಮಾಡಿ. ಮೊದೆ ಪಾವಾಡೆ ಮೇಲೆ ತಟ್ಟಿ ತರುಗಳುಂ (6ನ: ೬ ೬೦ ಪ). [(ಪಾವುಡ್ಕ | ಕಬುಪ್ರ ( ಆ ಕಬ`ಪ್ರ)) 
ಕಾದ ತುಪ್ಪದಲ್ಲಿ ಹಾಕಿ ಶೆಂಪಂಯತೆಂದಡೆ. ತೆಗೆದುಕೊಂಬುದು | ೪ | ಪಾವುಡೆ, -ಪಾವುಡ,' ನೋ. 

(0ೀನುಸೂ- ೧೪). ಓ. ಲಂಗ: ಪರಕಾರ: ಹಿಂದೆ ಸಿಲ್ಕು ಪಾವಾಡೆ ಸಿಲ್ಕು ಪಾವುಡ್ಕೆ -ಪಾವುಡ್ಕ: ನೋ. 

ಜಾಕೆಟ್ಟು ಮೊಡಲಾದ ಥಳಕು ಪಳಕುಗಳಂದ ಹಾರಾಡುತ್ತಿದ್ದದಳು ಈಗ ಪೂವುಣ. ಪಾವಣೆ,. ಪಾಣ್‌ (ನಾ). ೧. ಮುಕ್ಕಾಲು; ಮುಪ್ಪಾಗ: 
ಅದೆಷ್ಟು ಸ್ಲಿರದುೂರ್ತಿಯಾಗಿ ಶೋಭಿಸಿತತ್ತಿದ್ದಾಳೆ. ! (೭4. ೩೯). ೭೫ ಚಿ:ಲ ಒಡದು ನೂರದ ವರಿಗೆ ದರ ಚೀಲಕ್ಕೆ ಪಾವುಣ. . . ಆಣೆ 
ಪಾವುಡೆ, : ೧. ಚರಣಣರವಿಂದವ ಪಡಿಗದೆ ತೊಳೆದು ಗಂಧ ಕತ್ತೂರಿಯಿಂದೆ (ಮಂಂಂವ್ಮಾ. ೨೪೧). ಪಾವಣೆ,: ೨. ಕಾಲಂಶ ಕಡಮುಯರುವುದು. 
ತಿಗುರಿಕ್ಕಿ ಪಾವುಡೆಯುಂದೊರಸಿದರು... ಸೌಖ್ಯದಲ್ಲಿ (ಪೋಹತ. ೨೬ ೩): [16 p ಸಮಾಸದಲ್ಲಿ ಪೂರ್ವಪದವಾಗಿದ್ದು . ಈ ಶಬ್ದ ಮುಂ ನ 
ಕುದಿಕೆಯಿಂದ ಪಾವಲಿ ತೆಗೆದು ಅರಿಸಿನದ. ಪಂವುಡೆಯಲ್ಲಿ ಕಟ್ಟಿಟ್ಟಳು ಪದವಾದ ಸಂಖ್ಯೆಗೆ ಸ ರಷ್ಟು ಕಡಮುಯೆಂಬರ್ಥವನ್ನು ' ಜೂಚಿಸಂ 


(ತರ್ನಮಂ. ೧೨೪).೬. *(ಹೆಂಗಸಿನ) ಲಗ. ಪಾವುಡೆ"(krಟ: ಇಂಕಸಿ): ನಿರಿಗೆ 


ಹ RS SS 
K ಹೆಂಗಸರಿಬ್ಬರು ನಲವನ್ನುಜಿ ತೊಳೆಯ 


ತ್ತದೆ: ಈ ಕಾರಣದಿಂದ ದರ ಒಂದು ಪಟ್ಟಿಯಲ್ಲಿ. . . ಪಾವಣೆ 


ಎರಡು ಆಣೆಯಂತೆ ಕೂಲಿ ಬರದು (ವ:೨೨೦ವ್ಮಾ. ೨೪೪), ಪೌಾಣೆ: ೩. 


ತ್ತಿದ್ದು ಪಕ್ಕದ ಬಾಗಿಲ ಹೊರಗೆ ಬಂದರು (ಪ್ರನರು- ೬೪). ಪಾಹುಡ್ಕ: ಮುಕ್ಕಾಲಿನ ಮಗ್ಗಿ: ಕುಲು, ಅರ್ಧ. ಗಣೆ. ಸವ್ವಾ, ದೀಡೆ. 
೧. ಮಂಟಪದಲ್ಲಿ ಇಡಬೇಕಾದ ಜಿನಾನದುಕ್ಕೆ ಹೊಸ ಪಾಹುಡದನ್ನು |20 ಆಡೀಚಿಗಳನ್ನೂ ಕಂಠಪಾಠ ಮಾದಸಿದ್ದರು (ನಾತ. ೧೬೮). 


[ಆ ಪ್ರಾ. ಪಾಉಡ(/ಸಂ. ಪ್ರೂವೃತ) 
ಹಾವುಡ,. ಪಾಗುಡ್ಕ. ಪಾವಡ್ಕ, ಪಾವುಡ್ಕೆ. ಪಾಹುಡ್ಕ (ನಾ). 
೧. ಉಡುಗೊರೆ ; ಉಪಾಯನ : ಗಾರವಸೂಚಕವಾಗಿ ಕೊಡುವ 


ಸಾ 
(ಮರಾ. ಪಾಉಣ. ಪಾಊಣ. ಪಣ; 


೪) 
fL 
& 
KL 


ಹಾ ಹಾತ್‌ “kh ಲ 
ಪೋಊನ. ಪಾಓಿನ., ಸಂ, ಪ 


pe pel pS ಇ. ಬ್‌ ಹ 
ಪಾವುಣಿ (ನಾ). ಹಾವುಗಳನ್ನು ತಿನ್ನುವಂಥದು : ನವಿಲು : ಪಾವುಣಿ_ 
ತ್ರಿ 


ಭುಜಂಗಭುಕ್‌ ಮಯೂರ ಇ (ರಶ್ಮಾಮು- ೫೪೬ ವ್ಯಾಲ್ಮಾ). 


ಕಾಣಿಕೆ: 7 ಪಾವುಡಮುಪಾಯನಮಂಪಗ್ರಾಹ್ಯಮುಪವಾ ಪ್ಯಾಭೃತಕ[36 [ಪಾವು - ಉಣಿ] 
ಮೆಂದೆನಿಕ್ಕುಂ' (ಮುಂಗರಾ- ೮೦-9): ಬಂದುವು. ಪಾವುಡಂ ನೃಪತಿ] (ಪಾವುಣೆ, ಪಾವಣ್ಕೆ (ನಾ). ೧. ಅತಿಥಿ: ನಮ್ಮ ಮೆನೆಗೆ ದೊಡ್ಡ 


ಗೆಂಬುದುಂ (೪0೫: ೦.೦೦5); ಉತ್ತರಮಧುರಾಪುರಾಧಿನ.ಯಕಂಗೆ 


ಪಾವುಣೆ (ಅತಿಥಿ) ಬರುವವರಿದ್ದಾರೆ (ಇತಿಶ್ರೀ. ೭೩). ಪಾವಣೆ : 


ಸಂವಾಹದೋಲೆಯಂ ಪಂವುಡಮಂ ಕೊಂಡು ಬಂದು (ತರ್ರಮಾ. 3-೪೪ ವ): ವಿ. ಆಪ್ತ: ಸಂಬಂಧಿಕ: ಪಾವಣೆ:ರ ಆಂತ ಹೂವಣ್ಣನ ಮಾರಿ 
ಈ ಮಹಿಯೊಳಾವನುಂ ಸಮವಲ್ಲದಂತಿಪ್ಪ ಅರಸುಗಳು ಮೈಲಯಿಕ್ಕಿ ನೋಡೇ ಬಿಟ್ಟ. ಇಲ್ಲೂದರ ಚಾವಡಿಗಿ ತರಾಂವ ಮೆಟ್ಟಿನ ಹೊರೀ 
ಪಾವುಡವನಟ್ಟುವರ್‌ (ಇನ. 3೧೧-೮): ಒಳ್ಳೆ ಗಡ ಪಾವುಡವ 30 ಸಂಗಡಾ (ಏರ, ೩೪): ಪಾವಣೇರು (ಆಪ್ತರು)-ಮನ್ಥಾಗ ಪುವಣೇರಾ 


ಮಸುಕಿಯಲ್ಲಿಗಟ್ಟಿತು (ಕುವ್ಮಾರ್ರೋ- ೩-೩). ಪಾಗುಡ್ಕ : ಗಿ. 
*ಪ್ರಾಭೃತಂ. ಪ್ರ ದೇಶನಂ. ಈ ೨ ಪಾಗುಡದ ಪೆಸರು” (ತಾಶರಾ- 0೩೩): 
ಪರಮಂಡಲಿಕರ್‌ ಪಲರ* ಪಂಗುಡಂಗಳುಮೋಲೆಗಳುಂ ಪೆರ್ಗದೆಗಳು 
'ಮನೆನವರತಂ ಕೂಸುಗಳಂ ಬೇಡಿಯಟ್ಟುತ್ತಿರ್ಪರಳ (ಠಡ್ಮಾರಾ: ೧೩೧-೪): 
ತನ್ನ ಬಂದ ಬರವನಆ:ಯೆ ಬಿನ್ನಪಂಗೆಯ್ದ್ತೂ ತನ್ನ ತಂದ ಹಾಗುಡಮಂ 


36 


ಪಾವುದೊಡವು (ನಾ). ಹಾವುಗಳ ಆಭರಣ: 


ಬಯಿಂದಾರ (ವುನೆಯೊಳಗೆ ಆಪ್ತರು ಬಂದಿದ್ದಾರೆ) (ಸಿ:ವರ್ಣ. ಎಂ). 
(._- ಮರಾ. ಪಾಡುಣಾ. /ಪ್ರಾ. ಪಹುಣ, ಪಾಡಹುಣಿಅ, /ಪಾಲಿ. ಪಾಡುನ. 
ಸೆಂ. ಪ್ರಾಘುಣ] 


ಆ ಆ 
ಯದಿ ಲೋಕವನಲಂಕರಿಸಿಕೊಂಡಿರ್ಶ್ಚು ವುಹಾಮದಿಮಗಂ ನಿರಂತರ ಪಣವ 


ಎ ಅಮಾತ್ಯೋತ್ತಮನ ಕೆಯ್ಕೊಳ್‌ ಕುಡುವುದುೇ (ಕಾಂತಿಪು- ೨-೨೨ ವ): ದೊಡವು ಗಡ ಸಾಕೆಂದು (ನಂರವೂ. ೦೭-೪೩4). (ವಾವ್ರ್‌ ತೊಡವು] 
ನಿಮ್ಮ ತಂದೀ ವಾಗುಡಮನಿಂತೆ ಕೊಂಡು ಪೋಗಿ೦ (೧ಂಹಂ- ೯-೫೯ ನ). ಪಾವುಎತಾನ್‌. ಹಾವುವಿತಾನಂ (ನಾ). ಹಃವಿನಂತೆ ಉದ್ದವಾದ 
ಹಾವಡ್ಮ: (8). ಪಾವುಡ್ಕೆ: ೧. ನೃಪಸಂಕುಳಕೆ ಲೇಖವ ಬರೆಸಿ ದೇಹವಎರಂವ ಒಂದು ಬಗೆಯ ವಾನಂ: ಪವಳವಾಯಂ ಬಾಳಿಮಾನ" 
'ಪಾವುಡೆಗಳನೆಸಗಿ . . . ಹೊಳಲಿಗೈತಷುದೆಂದು ಸಾಜನಸಲು (ಕೀತಂತ- ಪಾವುವಿತಾನ ೯ ಕಿಜುವಿತಾನ್‌ . ಎನಿಹಿವೆಲ್ಲಂ ಬೀಳುವಾ ತಾಣದೆೊಲ್‌ 
೩-೨೦); ಓಲೆಕಾಆರ*" ಬಂದು ಮಖನಿಗೆಆಗಿ ಪಂವುಡೆಯುವುಂ ಕಟೆಸ್ಟ್ರೀಲೆ|40| (ಕಾಳೇ, 8-008). ಹಾವುವಾನು: "ಹಾವಿನ ರೂಪದ. ಮಾನು 
ಯುಮನೊಪ್ಪಸಿದರ್‌ (ಕಾಶುಕ್ಕ. ೬೯-೨೬)-ಪಾಹುಡ್ಯ್ಮ: ೨. [ಜೈನ] ಹಾವುವಿತಾನು ” (ಓಂ1- ಇಂಕು): ನದಿಯ ನೀರಲ್ಲ, ಒಂದು ಹಾತಿಯೆ 


ಆಗಮಃಗ್ರಂಥದ ಭಾಗ,-ಪರಿಚ್ಚೇದ,-ಅಧ್ಯಾಯ : ಪ್ರತಿಯೊಂದು 
ಪೂರ್ವದಲ್ಲೂ ಅನೇಕ ಪ್ರಕರಣಗಳಿವೆ. ಈ ಪ್ರಕರಣಗಳಿಗೆ `ವಸ್ತು' ಗಳೆ:ದು 
ಹೆಸರು. ಈ ಪ್ರತಿಯೊಂದು ವಸ್ತುಗಳಲ್ಲೂ ಮತ್ತೆ ಇಪ್ಪತ್ತು ಇಪ್ಪತ್ತು 
ಭಾಗಗಳಿವೆ. ಈ ವಿಭಾಗಗಳಿಗೆ 'ವಾಹುಡ' ಗಳೆಂದು ಅನ್ನುವರು (ಶೈನಶ. 


ew). [ ಪ್ರಾ. ಪಾಹುಡ. / ಸಂ. ಪ್ರಾಭೃತ./ತೆಲು- ಪಾವಡ) 


40 


ಪಾವುಮೆಕ್ಕೆ. ಹಾವೆಂಕ್ಕೆ. 


ಹಾವುವಿಸಾನು (೬61) ಇದೆ, ಇದು ೬-೭ ಆಡಿ ಉದ್ಮವಾಗಿದ 
ದಪ್ಪವಾಗಿ ಬೆಳೆಯುವುದು, ಇದರ ಮೈಯನ್ನು ನಾವು ಮುಟ್ಟಿದರೆ 
ಸಾಕು, ಪ್ರಾಣಾಪಾಯವಿದೆ (ರಾಲಪ್ರ. 1. 60). 
> ಇ ತ್‌ 
ಹಾವುಮಕ್ಕಿ. A 
(ನಾ). ಒಂದು ಬಗೆಯ ಮೆಕ್ಕೆಯ ಬಳ್ಳಿ ಮಂತ್ರ) ಬಹಳ ಕಹಿಯಾಗಿ 


ಪಾವ್ರುವೆಡಗೆ 


ರುವ ಅದರೆ ಕಾಯಿ: ಇಂದ್ರವಾರುಣಿ: p ಇದು ವಿಷುಪ 
ಹಾರಿಯಾದುದು : ಪಾವುಮೆಕ್ಕೆಯ ಕಂಪಿನಂತೆ ತಿಪ್ಪೆಯ ನೀರಂತೆ 
ಬಡವನ ಮಹಿಮೆಯಂತೆ . . . ಪೊಅಗಣ್ಣೆ ರಂಜಿಸುವ ಬಹಿರಾಳಾಪದ 
ಹೊಂಬನೊಲ್ತದೆ  (ರರ್ಮೂಮ್ಮ. 6-9). ಹಾಮೆಕ್ಕೆ : ಹಾಮೆಕ್ಕೆಯ 
ಹಣೆಳತಿಕ್ಷೇಮದೊಳರಿಸಿಟ್ಟ ಸುಂಟಿ ಹಿಪ್ಪಲಿ ಮೆಟಿಸೆಂವೀ ಮೂಜಂ 
ಎ ೬. ೬ ನಸ್ಮಂಗೆಯ್ದೆಂ (೭ಕಕು. ೯-೦೦೦): ಬ ಇದು ಪ್ರಾಶಕ್ಕುಗಿ 
ಮಾಡಿಕೊಂಡಿರುವ ರೂಪ. ಹಾವುಮಕ್ಕಿ: ದೊಡ್ಡಹಾಲ್ಮೆಕ್ಕೆ. ಹಾವು 
ಹುಕ್ಕಿಕಾಯಿ,. ಇಂದ್ರಾವರುಣಿ ಹಾವುಮೆಕ್ಕೆ: 
“೨ಶಾಲಾ. ಇಂದ್ರವಾರುಣೀ-ಈ ೨ ಹಾವಮೆಕ್ಕೆ ” (ಊ5ರಾ. ೦೦೨): 
ಪೈರಿದು ತಿಲತೈಲದೆ ನಿಶೆ ಪೆಡೆಯಕ್ಕಿಯೆಂಬಿವಂ ಮೇಣ್‌ 
ಗೋಡೂತ್ರದೆ ಹಾವುಮೆಕ್ಕೆ(ಐಾ39- ಹಾಮೆಕ್ಕೆ)ಯ-ಂ ಬ್ರಹ್ಮದಂಡೆಯು 
ಪಿ 


ತ 


(ಮೈ ಗಿ. ೨೨-೪೦೦)- 


ಹುನರೆದು ಪೂಸೆ ಪ್ರಣ್ನಳ್‌ ಕಿಡುಗುಂ (ಛಲೋಕೋಶ. ೯-೩೦): ಫಲವಾದರೇನು 
ಹಾವುಮೆಕ್ಕೆಯ ಕಾಯಿ (046: ೦೨೧); ಬೇವು ತಾ ವಪರಿಪಕ್ವವಾದರೆ 
ಹಾವಮೆಕ್ಕೆಗೆ ಸಾಕ್ಷಿ ಗಡ (ಉಕುನ್ಮಾಅ. ೧೭-೧೩): ಒಳಗೆ ಕುಠಿಣ್ಯವು 
ಹೊರಗೆ ಸುಪಕ್ತವು ಹಾವುಮೆಕ್ಕೆಯ ಗಿಡದಂತೆ (ಇಂತಾಶ. ೧೮೮-೨೬) - 
ಹಾವ್ಮೆಕ್ಕೆ : ಆದಜಕೊಳು ಮುಟ್ಟಿದನು ಕೊಲಿಗಡಿಗ ಹಾವಿನ ಹುತ್ತದ 
ಹಾವೆಕ್ಕಿ ಬೆಳೆದಂತೆ (ಕುವ್ಮಾರ್ರೋ- ೦೪-೦೪) - (ಪಾವು + ಮೆಕ್ಕೆ] 


ಹಾವಿನ ಬುಟ್ಟಿ : ಹಾವಿನ ಹೇಳಿಗೆ: (ಕಿ). 
[ಪಾಷ + ಪೆಡಗೆ (ಎಪೆಟ್ಟಿಗೆ)] 
ಇವುಸೇರು (ನಾ). ಕಾಲು ಸೇರು: ಸೇರಿನ ಕಾಲುಭಾಗ: ಪಾವು: 
ಆ ಕನನಿನಿ ಆದರ ಸದ್ಗುರುಗಳು ಕಾಣಿಸಿಕೊಂಡು ಅವರಿಗೆ `ಊಟಕ್ಕಾಗಿ 
(ಪಠರಠ: ೦೪5). 
ಸ ವ್ರಕಾರದಸ್ಷಿಯೇ ವಾಸಿಸುವ 
ದ ಸೇವಕರ ಗುಂಪು.-ವರ್ಗ : ವೇದರ ತ್ರಿಕಾಲಷೂಡೆಗಂ 
ಪಾವುಳಪರಿವಾರದ 


ನವಕರ್ಮುಕ್ಕವೆಂದು ಕೊಟ್ಟ 


ಪೋಧನರ ವದ್ಯಾರ್ಥಿದತಾಣಿಗಳಾಹಾರದಾನಕ್ಕಂ 
ದೇಗುಲದ ಬಂಡಸುುಟಿತ 
ಅಲ್ಲಿಯ ಘಳೆಯ ಮತ್ತೆರು ೫೦ (ಎಾಂರೇಶ್‌- ೩-೨೨ ನ: 1047): ಜೀರ್ಣೋ 
ದ್ವಾರ ಇವಸುಧಾಕರ್ಮ್ಮಕ್ಕಂ ಪಾವುಳಿದರ್ಗ್ಸಕ್ಕಂ (ಇ೮- ೪111. ೨೦-೨ನೆಯ 
ಕ; 1077); ದೇವರಂಗಭೋನಕ್ಕಂ ಪಾವುಳಕ್ಕಂ ಬಿಟ್ಟ ಪಿರಿಯ ಸೋಗೆಯ 
ಮೊರು (ಸಳಿಇಂ- 1೫-1, ೦೬೦-೬೯: 1092); ಬ್ರಹ್ಮಪುರಿಯ ಬ್ರಾಹ್ಮಣರಿಗೆ 
.- ಹಾವುಳಿಕ್ಕೆ ಮುಡ್ತರು ಹ 
1142): ಪಾವುಡ, : 


ಜಟ್ಟ ಕರಿಯು 


೧೨ (ata. 1-1. 
ಆಹಾರದಾನಕ್ಕಂ ಪಾವುಡಕ್ಕಂ 


1081), 


ಮತ್ತರು ಹ೧೦.. 


೨೪9೦-೧೪: 


ನೆಲಂ. (99ಇಇ. 1231. ೧೫೦-೨೯೪; 


ಪಾವೆಜ್‌ಯ (ನಾ). 


_ಸುಗೆಯುದುಂ 


ಲೆ ಅರ್ಷಲಕ್ಕಿಬಂಂ ಶೀವಿದ ಪಂವೆಅಕಿಯುನೆಂಬ 
[ಪಾವು 4 ಎಜು) 
ಉಪಯೋಗಿಸಂದ) ಹಗ್ಗ; ನೇಣು: 
ಕಾ ರ ದಾಮಾಡ್ವಯಂ” (ಹಾವಾರೆ: ೩೪) : ಸುವದು: ಬಿಪಾಶದಿಂ 
ಜೀವರನ ಒಂಧಿಸುದೆ ನಂಂ ಭಾವಯಂ (ತತ್ತಾಂಗ- ೨೬-೩೨೮). ೨. ಕೊರಳಿಗೆ 
ಹಾಕಿ ಎಳಿಯಂವ ನೇಣಿನ ಕುಣಿಕೆ; ಹಾಗೆ ಎಳೆಯಂವುದಕ್ಕೆ 
ನಿರ್ಮಿಸಿಕೊಂಡ ನೇಣಿನ ಸಾಧನ: ಒಂದು ಆಯುಧ : ಸುರಪನಗ್ನಿ 


೫೫೬೨ 


30 


ಪಾಶಕ (ನಾ). ೧. ಲಿತ್ತದ ದಾಳ: 


ಪಾಶಜ (ನಾ). 


ಪಾತೆಪಾಣಿ 


ಯಮ ನಿರುತಿ ವರುಣ ಮರುತ ಧನದನೀಶಾನ್ಮರೆಂಬವರೆ ಪವಿಶ್ರದಂಹ 
ವರಕೊಂತ ಪಾಶ ಧ್ವಜಂ ಖಡ್ಗಶೂಲತತಿವೆರಲ . .. ಸೆಳೆದು ತಹನು 
ತತ್ತಡೆ ಹರಿಶ್ಚಂದ್ರನೈಪನು (ಹತಳಾ- 0-9೩) ; ಖಡ್ಗ . . . ಪಾಶ 
. ೬ . ಎಂಬ ಬತ್ತೀಸಾಯುಧಗಳಿಂ (ಏಕ: ೨೩೨). “ಯಮಪಾಶ 
ಪರಾ. ೩. ಬಂಧನ; ಸೆರೆ: ಸಾಕು ಇನ್ನಲ್‌ದೆ ತ್ರಿವಿಧ ಪಾಶವ 
ಹಜಾದೆ (ಅವಕು- ೧೩೭-೬೨೦): ಪಾಶವಅತು ಗುರುವಾಗಬೇಕು ವೇಶವಅತತಿ 
ಚರವಾಗಬೇಕು (ಶದಗೋ- ೧೧3-೩೧): ಈ ಪಾಶದಿಂದ ಮುಕ್ತವಾಗುವ 
ದಾರಿಯಿಲ್ಲವೆ? (ರರ್ಮಸಾ- ೨೩೨). ೪. ಬಲೆ: ಜಾಲ: “ಪಾಶೆಃ, 
ಬಂಧನಗ್ರಲಧಿಃ. ವಾಗುರಾ, ಮೃಗಜಾಳಿಕಾ-ಈ ೪ ಬೆಳ್ಳವಾರಂ” 
(ಹರಾಯು- ೪6-99). ೫.- ತಲೆಗೂದಲು ; ಮುಡಿ; ತಂರಂಬು : 

“ಹಸ್ತಂ ಪಾಶಂ ಪಕ್ಷಂ ಅಸ್ವಕಚಪ್ರಚಯವಾಚಕಂ” (ಕಸ್ನುಕೋ- ೩೦-೦೪); 
“ ಹಸ್ತಃ. ಪಕ್ಷಃ. ಪಂಶಃ. ಈ ೩ ಹಿಮ್ಮುಡಿ” (ಹರಾಯು- ಇ); 
“ಹಸ್ತಕಂ ತುಜುಬು ಹಿಣಿಲು ಪಾಶಂ” (ಮುಂಗಂ - ೯9೨೬). ೬. ನಾಶಕ್ಕೆ 
ನೆಳೆಯಂವ ಆಕರ್ಷಣೆ : ಸಮುದ್ರತೀರದಲ್ಲಿ ಓಡಾಡುತ್ತಿದ್ದೆ ಅವನಿಗೆ 
ನೀರಿನ ಸೌಂದರ್ಯವು, ಈಜುವ ಆಸೆಯಿಂದ, ಪಾಶವಾಗಿ ಪರಿಣಮಿಸಿತು 
(ೂ9). ೭. ಲೆತ್ತದ ದಾಳ. ೮. (ಸಮಾಜಗಳ ಉತ್ತರಪದ 
ವಾದಾಗ) ಸೌಂದರ್ಯ, ಹೆಚ್ಚಳ. ತಿರರ್ಕಾರ ಮೊದಲಾದಂವೆನ್ನು 
ಸೂಚಿಸುವ ಶಬ್ದ :. "ಕರ್ಣಪಾಶ', ಕೇಶಪಾಶ' ಪರಾ. ೯. 
[ಶೈವ] ಶೈವಾಗವುದ ಪಶು, ಪಾಶ, ಪತಿಯೆಂಬ ವರಂ. 
ತತ್ವಗಳಲ್ಲಿ ಒಂದು ; ಸಂಸಾರಬಂಧನ : ಜೀವನೇ ಪಶುವು, ಅವನನ್ನು 
ಆವರಿಸಿರುವ ಸಂಸಾರಬಂಧನವೇ ಪಾಶ, ಜೀವನ ಸಂಸಾರವಾಶವನ್ನು 
ಕಳೆದು ಉದ್ಯರಿಸುವವನೇ ಪತಿಯಾದ ಪರಮೇಶ್ವರ (ಕಾಕೆದ- ಟಿ. ೧೦. 

ಷಟ್ಟದಾರ್ಥಗಳಲ್ಲಿ ಒಂದಂ : ಸಕಲಾಗಮಂಗಳಲ್ಲಿಯೂ ಪತಿ ಕುಂಡರಾ 
ಮಾಯೆ ಪಶು ಪಾಶ ಕಾಂಕ್ಷೆಯೆಂಬ ಷ್ರದಾರ್ಥಂಗಳುಂ ಅಕ್ಕೂಂ 
(೧೬: ೭೩೨). ೧೧. ಪಾಶಯೋಗ : ನಿಲೆ. ಸಪ್ತಗ್ರಹಮೊಂಡೆ 
ರಾಶಿಯೊಳ್‌ ಯೋಗಂ ಗೋಳನಾಮಂ . . . ಅಷೈದು ಗೇಹದೊಳಿರಲ* 
ಪಾಶಂ (ಕಾತತಿ. ೧೩-೫)- ೧೨. [ನಾಟ್ಯ] ಇಪ್ಪತ್ತುನಾಲ್ಕು ಬಗೆಯ 
ಸಂಯುತಹಸ್ತಗಳಲ್ಲಿ ಒಂದು: ೧. ಅಂಜಲಿ. . . ೧೫. ಪಾತೆ 

- ೨೪. ಅವಹಿತ್ಯ (ಅಳಾನ್ಮ. ಇಂ). [ಸಂ.3 

“ಅಕ್ಷಃ, ದೇವಕಃ, - 
೩ ಪಾಚಿಕೆಗಳ ಹೆಸರುಗಳು. ಲಿತ್ತಗಳು” (ಸರ್ಮಾಂಶಿ- ೩೨೦). 

ಆಟ ; ಪಗಡೆಯಾಟ : "ಪಾಶಕಶರಿ' ಪರಾ. 
ಉತ್ತರಪದವಾದಾಗ) ಬಲೆ : ಜಾಲ. 


ಪಾಶಕೆಃ ಎ. 
೨. ಲೆತ್ತದ 
೩. (ಸವಣಾಸದಲ್ಲಿ 
[0.7 


ಪಾಶಕಶಾರಿ (ನಾ). ಲೆತ್ತದಾಟದ ಕಾಯಿ; ಪಗಡೆಕುಯಿ : ಬಹೌ 


ನಾಯಿಗಳಿರುವೀ ಗ್ರಾಮದೊಳು ಬಾಲೆ ಪಾಶಕಶಾರಿಯವೋಲೆ ವಿನಗಾಗಿ 

ಮನೆಮನೆಗಲೆವಂದು ಸುಕುಮಾರಿ ತಿಂದಾವು ನಾಯಿಗಳಿಗರಿ (ಗಾತಾತ - 

[ಪಾಶಕ 4 ಶಾರಿ] 

[ಜ್ಯೋತಿ] ಪಾಶಯೋಗದಲ್ಲಿ ಹುಟ್ಟಿದವನು ; 

ಧನಸಂವರ್ಧನಶೀಲ ಭೃತ್ಯಸುಹೃದಾಢ್ಕಂ ಪಾಶಜಂ (ಇಕಿ: ೧೩-೦೬). 
[ಸಂ.] 


೩೫-೩೮). 


ಪಾಶಪಾಣಿ (ನಾ). ೧. ಪಾಶವನ್ನು ಆಯುಧವಾಗಿ ಹಿಡಿದಿರುವವನು ; 


ವರುಣ: “ವರುಣಂ ಪಶ್ಚಿಮದಿಕ್ತತಿ ಶರನಿಧಿಪತಿ ಪಾಶಪಾಣಿ ಯಾದೋ 

ನಾಥಂ ವರುಣಾನೀರಮಣಂ (ವಾರಿರಾಶಿ)ನಿಳಯಂ ಪ್ರಚೇತಸಂ ವೆಸರಿಂದಂ” 

(ನತ್ತುಕೋ- 6-9೩). ವಿ. ಯಮ; ಅಂತಕ: . ನಿನ್ನುಮನಿರಿಸದೆ 

ಕುರುವಂಶಾನಿಮಿತ್ತರಿಪು ಪಾಶಪಾಣಿ ಸವಿ ನೋಡಿದವನೇ (ಗರಾಹಣ- ೩-೩೪). 
[ಪಾಶ ೬ ಪಾಣ್ಮಿ) 


ಪಾಶಬಂಧ 
ಪಾತಬಂಧ (ನಾ). ನೇಣಿನಿಂದ ಕಟ್ಟುವುದು; ಹಗ್ಗದಿಂದ ಬಿಗಿಯುವುದು: 
ಅಂತು ಕೃತಾಂತಪಾಶಬಂಧಂಗಳಾದಂತೆತ್ತಲುಂ ತಳರದೆ ತೀವ್ರಪತತ್ರಿ 
ಭರಮಂ ಪೇಟ್‌ (ಕಾಂತಿಪು- ೪-೧೬೭). ಪಾಶ ಬಂಧ] 
ಪಾಶಯೋಗ (ನಾ). (ಜ್ಯೋಶಿ] ಏಳುಗ್ರಹಗಳು ಐದುರಾಶಿಗಳಲ್ಲಿ 
ಹಂಚಿಕೊಂಡಿರುವ ಒಂದು ಯೋಗ; £ ಒಂದೇ ರಾಶಿಯಲ್ಲಿ 
ಇರುವ ಗ್ರಹಗಳ ಸಂಖ್ಯೆ ಬೇರೆಬೇರೆಯಾದಂತೆ ಆ ಸ್ಥಿತಿಗೆ 
ಬೇರೆಬೇರೆ ಹೆಸರುಗಳನ್ನು ಡೊ "ತಿಶ್ಲಾಸ್ವಾದಲ್ಲಿ ನಿರೂಪಿಸುತ್ತಾರೆ: 
ಪಂಶಯೆ «ಗದಲ್ಲಿ ಹುಟ್ಟಿದವನು ಹಣ ಣವನ್ನು ಲ 
ವುಳ್ಳವನೂ. ಸೇವಕರು ಐಂತ್ತು ಸ್ನೇಹಿತರಿಂದ ಕೂಡಿರುವವನೂ ಆಗುತ್ತಾನೆ 
ಗ್ರಹರಿರಲೂ ಪಾ 


(ತಾತತಿ: ೧೩-೦೬ ಅಡಿ); ೫ ರಾಶಿಗಳಲ್ಲಿ 
(6ಯೀ- ೨೪ ೩೫). (ಪಾಶ4ಯೋಗ] 
ಪಾಶವಾರ. ಪ:ಶವಾರು (ನಾ). ಒಂದು ಬಗೆಯ ತೆರಿಗೆ: ಮುನೆದೆರಿಗೆ 
ಮೊದಲಾದ ೧೯ ಬಾಬುಗಳನ್ನೂ ನೇಮಿಸಿದರು. (೧) ಮಾಗೆದೆರಿಗೆ. 
(೨) ಹುಲ್ಲುಹಣ . . . (೧೬) ಪಾಶಾವಾರ (೧೭) ಮುದುವೆದೆರಿಗೆ. 
(೧೮) ಉಬ್ಬನ ಮೋಳೆ, (೧೯) ಕೌದಿಯ ತೆರಿಗೆ (ಮುಜಾರಂ- 1, ೧೨೪) 
ಪಾಶವಾರು : ಇವು ಪೂರ್ವಕಾಲದ ತೆರಿಗೆಗಳು : ಮನೆತೆರಿಗೆ ... - 
(ವಮ್ಮನಂ- 


ಪೂಶವಾರು. ಗುಳುವಿನ ಪೊವನಂ್ಣ, ತೆರದ ಬಾಗಿನ. ಹೊನ್ನು 


೨೪೩). [?) 
ಪಾಶವಾರು "ಪೂಶವರ' ನೋ. 


ಪಾಶವಿಕ (ಗು). ೧. ಪಶುವಿಗೆ ಸಂಬಂಧಿಸಿದ. ೨. ಪಶುವಿನಂತಹ; | ೩ 


ಪ್ರಾಯದಲ್ಲಿ ಎಂಥ ಪಾಶವೀ 
ವೇಶೈ (ಅಕ್ರಮ. ೬): [ಸಂ.] 


ಜ್‌ 


ಒರಟು ಭಾವ ; ಸಭ್ಯ 


ಕಾಡುತನದ: ಒರಟುತನವುಳ್ಳ : ಆ 
ಆನಂದಗಳನ್ನು ಜಾಗೃತಗೊಳಿಸಿದ್ದಳಲ್ಲ ಆ 

ಪಾಶವೀಪ್ರವೃತ್ತಿ (ನಾ). ಪಶುವಿನಂತಹ 
ಹಿಡಿತವಿಲ್ಲದ. ಪ್ರಾಣಿಸಹಜವಾದ ವೃತ್ತಿ : ಸಂದಿಗೃಜೀವನದ ಹಿಂ 
ಕೃತ್ಯದ ಪಾಶವೀಪ್ರವೃತ್ತಿಯ, ಆವಳ ತಂದ (ಪ್ರವರು- ಹಗ [ಸಂ.] 

ಪಾಶವೀವೃತ್ತಿ (ನಾ). ಪಶುಸಹಜವಾದ ಸ್ವಭಾವ,-ನಡವಳಿಕೆ ; 
ನಿಯೋಗಿಯದು ಪ-ಶವಿ:ವೃತ್ತಿ; ಅದು ಶೀನೂನ ದೃಷ್ಟಿಯಲ್ಲಿ ಸುಖದ 
ಹಂದಿಯಲ್ಲ (ಸಮಶೇ- ೬೬೩೩). [ಸಂ.] 

ಪಾಶಹರ (ಗು). ಬಂಧನವನ್ನು ಪರಿಹರಿಸುವ ; 
ಮುಕ್ತಗೊಳಿಸುವ : :  ದುರಿತಮೋಚನನಿವರು 
ಶ್ರೀಕಂಠಶಿವರುಂ ಪಾಶ [2ಕಾಂ. 2) ಹ೨ತಿವರು 

[೫೦.] 

ಪಾಶಹಸ್ತ (ನಾ). ಪಶ್ಚಿಮದಕ್ಕಿನ ಆ 
ದಿಂದೆ ನೆ ೈದಿಲೆಸಲಿಂ ಶಕ್ರಂಪ ಮುಸುಂಕಿಟ್ಟ 
ನಿತ್ತ ಗಲದಿರ್ಪಂ ಪೂಶಹೆಸ್ತಂ ಪಯೊ. ಧಿಯನಾಶ್ರೆ ದಂ ನ 
ತಳ್ಳು ನಾಲ್ದೆಸೆಯುದುಂ ಗ್ರೀಷಪ್ರತಾಷೊ 
“ ಪಾಶಪಾಣ ಪರಾ. [ಪಠಿಶ + Mk 

ಪೂಶಾಂಡಿ "ಪಾಸಂಡಿ' ನೋ. 

ಪಾಶಾಣ `ಪಾಸಾಣ ' ಮೋ. 


ಕಟನು 
uw ಗ್ಗ್ವ್ರ0 


ಬಿಚಿ 
ಬ್ರ 


೫6-೧೭). 


(ತಪು: 


ಪತಿ ; ವರುಣ: ನಯ ರುನೌಘಚ್ಛ ಬ 
ಸ್‌ ದೆ ಹಯುಮಂ ಛಾಯೆಯನೆಇಂಬ. 


ಪೂಶಾಣಿ (ನಾ). (ಆಲಂ) ಕಲ್ಲಿನಂತಹ ಮನಸ್ಸು ನವನು: ಕ್ರೂರ 
ವ್ಯಕ್ತಿ : ನೀವಿಷ್ಟು ಹೃದಯಹೀನರು. ಚಾಂಡಾಲರು, ಪಾಶಾಣಿಗಳೆ೦ದು 


ನನಗೆ ತಿಳಿದಿರಲಿಲ್ಲ (ಕಾರೇ. ೨೧೬). | ಪಾಶಃಣ (ಆ ಪಾಸಾಣ) ಇ - ಣ್ಳ 
ಪಾಶಿ, (ನೂ). ೧. ವರುಣ ; ಪಾಶಪಾಣಿ : “ಪ್ರಚೇತಸಂ ವಾರ್ಧಿವಿಭು 
ಪಾಶಿ ಪ್ರತ್ಮಗ್ಲಿಶಾರಮುಣನೆನೆ ವರು: Biss ೦೫8 ೧೦): ಸಂಟ 
ನಗ್ನಿ ಯಮನೈ ರುಶಿ ಪಾಶಿಮರುತ್ಯು ಬೇರಮಂಜುಳ ಶಿಶಿಕಂತನೆೇಬಖಳದಿಕ್ಕೃತಿ 
ಗಳ್‌ ನಡೆದರ್‌ ನಿಜಂಶೆಯೊಳ್‌ (ಶಾರಜ್ರ. ಒಂದೆಸೆಯಿಂದ್ರ ನ 


fe ನರಂ 


೧೬-೩೨೭); 


೫೫೬೩ 


1೧ 


(ಬ 


ಲೋಕೆ ಶ್ವರಶಿವರು 30 


ಎ ಆವರ್ಶಿಸ | 35 


ಪಾಶುಪಾಲ್ಯ 
ದೊಂದೆಸೆಯನಲನು 1." , ಒಂದೆಸೆ ಪಾಶಿಯದೊಂದೆಸಿಯನಿಲನ 
ದೊಂದೆಸೆ ತ್ರ್ಯ೦ಬಕಸಖನು (ಶೈರವೇ. ೫-೨೧). ವಿ ಯಮ. 


(ಸೆಂ. ಪೋಶಿನ*] 

ಪಾಶ್ಠ್ಮಿ "ಫಾಸಿ? ನೋ. 
ಪಾಶಿಸಜಾ (ನಾ). ಗಲ್ಲಿನ ಶಿಕ್ಷೆ: (ಕ). [ಪಾಶ್ಮಿ (ಆ ಫಾಸಿ) * ಸಜಾ] 
ಪಾಶುಪತ (ಗು). ೧. ವ್ಯ ಸಂಬಂಧಿಸಿದ : ಶೈವುಚಾರಕ್ಕೆ ಸಂಬಂ 
ಧಿಸಿದ : ಸಮಂಚಿ ಚ 
ಕೊಂಡಾಡಿ: (ರಸಫು. ೪೬-೭೨) ; ಶ್ರೀಶಂ . . . ಪುಶುಪತ ಸುಬ್ಬ 


ಸತೀ ಶವ: 


ಪಾಶುಪತಸುವ ತನಿರತನಂ ಪ್ರಣ 


೨ ಭಜಿಸುವನು (01೪. ೫೪-೬೦). (ನಾ). 
ಸ > 


PN ನವೆ PR ER OT 
ಒಂದು... ತಮೊೂತದು ಲಿಂಗ .ರುಗಳಿಂಗೆಯಿು 
9 ಟ್‌ 


(೦೪. 


ಟ್ರ EN, ಎ pus - 
ಪೂಶುಪತ ಕಾಪಾಲಿಕ ಮಹಾವ್ರತಂಗಳೆಂಬಿದೆ? ಆತಿಮೂಾರ್ಗಿಕ ಶೀಃಸ್ತತ್ರಯ 


ನ 


€ ನಿರ್ವಹಿಸುವುದು (£೭೬5. ೧೧); ಶೈವಾಗವಮುಗಳು 
ಕಾಪಾಲಿಕ ಮಂತ್ರ 

ಜ. ೨೨೩). ೩. ಪಾಶುಪತ 
ನೌ ಅನ : ಅಲ್ರಿ ಐಂಶುಪತರು ಧ್ಯಾನವಹಾಡು 
ತ್ತಿದ್ದರೆಂದೂ ಹೇಳಿದೆ (ಕಣಾಂ. ೧೨೭). ೪. ಒಂದು ಬಾಣದ ಹೆಸರಂ : 
ಅರ್ಜುನನಿಗೆ ಅನಂಗ್ರಹಿಸಿ ಹ ಒಂದೂ ಮಂತಶೃಸ್ತ್ರ : ತುಡು 

ನದು Wa 


ತ್‌; ಲೆ 

hed ಕ್‌ 
ಇದೊಂದು ಬೇರಿ ಶೈವವುತವನ್ನು .., ಪಾಶುಪತ. 
ಕಂಲಾನಂಖ ಎಂದೂ ವಿಂಗಡಿಸುತ್ತ ವೆ (ರಕ 


ರುಸರಿಸ ವ ಶೈವ 


ಎ ತಬ 
€ ನಡುಗಿದ 


ಪಾಶುಪತ ಯುನೆನೆ ನರನೆಡೆಎಂಡಗದೆ 
೧೧-೧೫೨) ; ೨ ್ಯಡೆಸವತಾನರು ನೀವು 
(ಏಸಫು. ೨೨-೪೧); ಈತನೆದ್ಮುಯ 
ವೀತರಂಗದ್ವೇಷಿಯಾದನು 
೨ ಸಸ್ಯ: ಕೊಕ್ಕರೆಹೂವಿನ 
ಎತೌಷಹ್ಮಿ' ಲಃ. ಬಂ. 
ಹುವ್ವಿನ ಗಿಡ 7 (ಸಿರ್ಮಾಂತಿ. ೧೩೦). 
ಪಾಶುಪತಾಸ್ತ್ರ (ನಾ). ಷಾಪಾಶುಪತಳ: ಪೆಜತೇನುಮನೊಲ್ಲೆ ನೆನಗೆ.ನಿಷ್ಮುಡಿ 
ಪಾಶುಪತಾಸ್ತಮಂ ದಯೆಗೆಯ್ವು ದು (ಶಂಪರಾ. ೫.೨೫ ವ): ಸಲಿಸು Kus 
ಪತಾಸ್ತ್ರಃ ವನು ವೆಗ್ಗಳದ ಬೊದ ವೂಶಿರೋಸ್ತ ವನು ಕೃಗೊಳಿಸುವುದು ಕೃಪೆ 
ಯುಳಿಷೃಡೆ (ಕಂವ್ಮಾಅ- ೬-೪೭). [ಪಾಶುಪತ -ಅಸ್ವ] A 
ಪಾಶುಪತಿ (ನಾ). ೧. ಪಶುಪತಿ: ಶಿವ : ಈಶತತ್ವ ಬ್ರಹ್ಮವುಯ 
ಪಶು ಪಾಶುಪಶಿಗೆ ಸಮಾನವೇ ತತ್‌ಕೇಶವಂ ಬ್ರಹ್ಮಾದಿ ಪಶುಗಳು 
(ಸತ್ತು, 89-33) ; ನಿನಗೆ ಪತಿ ಪಾಶುಪತಿಯಿರೆ ತೊಟ್ಟನೆ ಪಶುಗಳಂ 
ಕೊಲುವ ಮೆಲುವ ಕುವಂನದ ಪಶುರ್ಮಿಗಳ ದಂಃಕರ್ಮುಂಗಳೊಳೆಗಿರಲು 
= ನಂತವನನುಸಿಕಿನೆ ಬಿಡುವನೆ (ರಸಫು. ೬೦-೪೦). ವಿ.ಎ 
ಪ ಕಂಪ ೩: ಶೈವ ವಸೈ ವೆಜಗಾದ ಪೂಶುಪತಿ ಪಥವಅಯ ಕಾಳಾವೂಂಖಿ 
ಥಿ (ತನ್ನೆ ವ. ತ ೨೫೦-೫೪೫). [ಆ ಸರಿ. ಪಶುಪಶಿ) 
ಪಾಶುಪೂಲ್ಲ (ನಾ). ದನಕರುಗಳನ್ನು ಸಾಕುವಿಕೆ : ಪಶಂಪಾಲನೆಯಂ 
ಉದ್ದೋಗ : “ಪಾಶುಪಾಲ್ಮಂ.__ಗೋವಂಹಿಷ್ಯಾದಿಗಳನ್ನು ಪಾಲಿಸುವಿಕೆ” 


(ಕ:ವ್ಕಾಅ. 


ಗಿಡ: ” ಶವಮಲ್ಲಿ. ಪಾಶುಪತಃ, 


ಣಿ 
ಹಾ 


ಒಸುಃ:- 


ಕಂಗೆಟ್ಟ 


ಇ 
(ಸಿರ್ಠಾಂತಿ. ೨೭೩); ನಿಖಿಲಕ್ಷತ್ರಿಯಸಮೂಹಕ್ಕೆ ಶಸ್ತ್ರಕರ್ಮ್ವವಂಮಂ 
ವಣಿಗ್ವಂಶಕ್ಕೆ ಪಂಶುಪಾಲ್ಕ ಕೃಷಿ ಪಣ್ಯಕರ್ಮಂಗಳುವು೦ * - “ 


ಉಪದೆ. ಶಂಗೆಯು ಕೈಆದಿಫು. ೮-೬೪ ವೆ); ಅರ್ಥಕಲ್ಪನೆಯ ಉದ್ಮೋಗಗಳು 
ಐದುವಎಧೆ : ೧) ಪಾಶುಪೂಲ್ಲ ಅಥವಾ ಗೋರಕ್ಷ . - . ೫) ಕಂಸೀದ.. 
ಲೇವಾದೇವಿ (ಶಾರದ. ೩೫೬೭). |ಸಂ.3 


ಪಾತುರ 


ಪಾಶುರ (ನಾ). (ತವಿಂಳೇಭಾಷೆಯ) ಭಕ್ತಿಗೀತೆ : ಶ್ರೀವೈಷ್ಣವದೇವ 
ಸ್ಥಾನಗಳಲ್ಲಿ ವೇದಮಂತ್ರಗಳೊಡನೆ ಆಳ್ವಾರರ ಪಾಶುರಗಳನ್ನು ಹೇಳು 
ವುದು ಅರ್ಚನಾವಿಧಿಯ ಮುಖ್ಯಭಾಗವಾಗಿದೆ (ರಾರರ. ೩೯೯) ; ಈ ಪಾಶುರ 


ಗಳನ್ನು: ನಮ್ಮ ದಾ ನವಿಷಯಗಳನ್ನಾಗಿ ವಕಾಡಿಕೊಳ್ಳ ಬಾರದು. ಎಂದಲ್ಲ] 
ಇ ಹ v Ka 


(ಈಕಳೆ. ೪೭). (+ ತಮಿ. ಪಂಚುರ) 
ಪಾಶ್ಚಾತ್ಯ (ಗು). ೧. ಹಿಂಭಾಗದ; ಹಿಂದಂಗಡೆಯ:. 
ಬರಂವ ; ತರುವಾಯದ. ೩. ಪಡುವಣದ: 
ಪಶ್ಚಿಮದೇಶಗಳಿಗೆ ಸಂಬಂಧಿಸಿದ : 
ಖಂಡದ ದೇಶಗಳ (ಪೌರಸ್ತೃ) ನಂಗರೀತೆಗಳಿಗೂ 


೨. ಆವೇಲೆ 


ಪೂನಾ ತ ನಂಗರೀತೆಟೂ 
ಚ 


೫೫೬೪ 


ಪಾಸ, 


ರಂಗೈತಳಕೆ ಬಂದರೆ ಪರುಷ ಪಾಷಾಣ (ಕುತ್ಮಾರ್ರೋ. ೦೪-೪೬) ; ಪರ್ವತ 
ಗಳ ಹೊಟ್ಟೆಯೊಳಗೆ ಕಬ್ಬಿಣ ಮುಂತಾದ ಲೋಹಗಳುಳ್ಳ ಪಾಷಾಣಗಳು 
(ಅದುರುಗಳು) ಇರುತ್ತವೆ (ಮುಂಬಯಿ, ೬-೪೧)- ವಿ. ರತ್ನ : 
ಪೂಷಾಣಪರಿ:ಕ್ಷೆವಂತನಂತೆ . . , ಗಂರುವುಳ್ಗವರೆ ನಿಜವಿಂತ:ಟಿ೨ (912, 
೩. ಒಂದೂ ಬಗೆಯ ವಿಷ: -'ಇಲಿಪಾಷಾಣ ' ಪರಾ. 
[ಸಂ.3 


ನಿ 


ಲಗ 


೯೨೬). 


ಪಾಹಾಣದಾರಣ (ನಾ). ಕಲ್ಲನ್ನ್ನ ಸೀಳುವ ಸಾಧನ : ಉಳಿ: ಟಂಕ: 


"ಟಕ. ಪಂಷಂಣದಾರಣಃ .೨ ಉಳಿಯ ಹೆಸರು 7 


ಕಲು ಕಡಿಯುಂವ 
[3 


(ಸಿರ್ಮಾಂತಿ. ೩೦೬), [ಪಾಷಾಣ ೬ ದಾರಣ] 


aR 
ಪರಸ್ಪರ ವ್ಯತ್ಯಾಸಗಳಿವೆ (ಉಕ್ರಯಾಶಿ. ೧೩೩). (ನಾ). ೪. ಪಶ್ಚಿಮದ್ಮ3 ಾಷಾಣಬೇರು (ನಾ). ಒಂದಂ ಬಗೆಯ ಸಸ್ವ: “ಪಂಷಾಣಬೇರು. 
ನಾಡಿನವನು ; ಪಶ್ಚಿಮದೇಶಸ್ಥ : ಸಮದಾಂಧರಪ್ಪ ಪಾಶ ತ ಕಿರಿಯಾತು” (ತಸ್ಮನಿ, ೬೪). [ಪಾಷಾಣ + ಬೇರು (ಆ ಬೇರ") 
ರುದಶ್ವಸಾಧನದೊಳಾದುದು ದಲ್‌ ತುಮುಲಂ ಮಹಾಹನಂ (1ನ. |ಪಾಹಾಣಭೇದಿ (ನಂ). ಒಂದಂ ಬಗೆಯ ನಸ್ಮ: ಕಲ್ಲುಕರಗ : ಚಕ್ಷು 
೦೦-೨೩). (ಸಂ.) ರೋಗಕ್ಕೆ ನೆಲ್ಲಿಯ ಚಟ್ಟು. ಪಂಷಾಣಭೇದಿ. ನೇಜ:ಲ ತ್ವಕ್ಕು 
ಖಾಶತ್ಯ (ನಾ). ಬಲೆ: ಜಾಲ: ಠೌಳೀಕ್ಕೊಗ್ಗುವದು ಲೊ:ಕಂ ಕಛ: ಇಂ ಕಷಾಯ-ಂ ಪಹಾಡಿ ತೊಳೆಯುವುದು (ರಿಂ: 000): ದಿಸಿಹಿಡಿಕೆ 
ಕ್ಕೊಗ್ಗುವದು ಪುಶ್ಯ ವಏಶಾಲಮೋಹಕ್ಕೊನ್ನುವಎದು ತತ್ವಎನು ಪದರ [| ಬೇರು. ಇಗ್ಗಿಬೇರು. ಪಾಷಾಣಭೇದಿ ಇವುಗಳನ್ನರೆದು ವಂಜ್ಞಿಗೆಯಲ್ಲಿ ಕದಡಿ 


ಕೇಳಲಾರದು (ನಿನೇಶ. ೧೧-೭೦). 
ಪಾತ್ಮೆ (ನಾ). ೧. ಬಲೆ; ಜಾಲ. ೨ ಪಾರಗಳ ನಿವೂಹ: ನೇಣರಗಳ 

ಗುಂಪು. ೩. ಹೆಣೆದ ಕೂದಲಂ ; ಜಡೆ: ವೇಣಿ. (ಸಂ. 
ಪಾಷ " ಪಾತಶಹ' ನೋ. 


(ಸೆಂ. ಪಾಶಾ] ಕುಂದಿಯೆ ಶೀತಜ್ವರಂ ಶೀರ್ಗುಂ 


[2 


(ಕನ್ನಿ. ೬%), 


ಇಷಾಣಸಂಧಿ (ನಾ). ೧. ಬಂಡೆಯಂಭ್ಲಿರಂವ ಬಿರುಕಂ : (೪0. ಪಿ. ಗವಿ; 
ಗುಡೆ: “ಗುಹ, ಪಾರ್ಷದಸಂಧಿಃ ಈ ೨ ಗುಹೆ” 

ಹಾಷಂಡ (ಗಂ). ೧. ವೈದಿಕಸಂಪ ಶ್ರ ದಾಯವಿರೋಧಿಯಾದ : ಧವನ (ಪಾಷಾಣ + ಸಂಧಿ) 

ಲಂಡವಾದ. “(ನಾ)- ವಿ. ವೇದವಿರುದ್ಧವಾದ ಮತ: ಧರ್ಮಲಂಡ ಪಾಷಾಣಹೃದಯ (ನಂ). ಕಭುಮುಂನಸ್ಸಿನವನಂ «ತೆಲೆ ದೆಯಂದನಂ : 
ಮತ : ವೇದಶಾಸ್ತ್ರದ ಹೊಲಬನಲ್‌ಯದೆ ಭೇದವಂದ ಎ ನಖದಿ ಪಾಂ ಕಠಿಣದ್ಬ ದಯನಾದವನಂ : ಹಾಷಾಣಹ್ಮೃದಯರಷ್ಪೊಡೆ ದೂಷಿಸಿ 
ಡುದಿ ಮತದಲಿ ನಡೆದು ದಂಭಂಚಂರಪರನಂಗಿ . . . *ಎದಿವ ಫಿ 

ಬೋಧೆಯೇತಕೆ (೪ನ್ಮುಕ;'೦-೩೦ಂ). ೩. 


(ಹಲಾಮೊ. ೨೮-೧೩). 


ಇಚ್‌ ಲ್‌ ಕಾ ಎಡಿ 
ಅನೇಧದಿಕ:ಶದೊಳೇಂ 


ಳಿ ಎ ಆ 
ನಿಕಷದ ಪದಮುಜಸದರೊಳರೇ (ಳೀರಾತ, ೧-೬೪). |ಪಂಷಾಣ + ಹೃದಯ 


ಮಾರುವವನು ; ಪಾಷಂಡಮತದ ಅನಂಯಾಯಂ: ಮ್ಲೇಚ್ಚೆ : 35 !ಪಾಸ್‌ ಪಾಸಿ ನೋ. 

ಮುಟ್ಕ್ಮಾಳ-ಪಾಪಿ, ಪತಿತ-ಪಾಷಂಡರ ಅಂತ್ಮಗತಿಯೆ: ಜ್ಞಾನ-ವಿಜ್ಞಾನ, ಪಂಸ್ಕ, ಪಾನದ, ಹಾಸ್ಯ. ಹಾಸ್ಯ (ನಾ). ಹಗ್ಗ ; ನೇಣಂ: ನಾಯಂ 
ಪಂಡಿತ. ಪರೆೋವಕಾರಿಗಳಿಗೂ ಉಂಟಾಗುತ್ತದೆ (ಕಠ. 2); ಈ ಚಕ್ರೇ ಬಿಡು ನವೆ ಬಸು ದೀವಂಗಳಂ ಹಾಸದುಂ ವಾಗರಿಯಂಂ ಬೀಸು (8ಗಂ. 
ಶ್ವರನು ಶುದ್ಧ ಪಾಷಂಡ (ಕ್ರೀಕಾಯ. ೦೪೦). ಪಂಖಂಡ' ಪರನ. (ಸಂ. ad ಪಾಸಮಿದೆಂಬಂತೆ ನೀಳ್ವ ಕೆಂಜೆಡೆಗಳೊಳಂ 


. ೦೬೮: ತಾಂ ಪಾಸದೊಳಿರ್ದ ಜಾಯಿಿಲನಂ ತೊಜಿಸಿ 


ಪಾಹಂಡಮತ (ನಾ). ಎ ಪೂಷಂಡ ೨: ಈ ಎಂಧ್ಯದೆೇರದಲ್ಲಿ ನನ್ನು (ಕವ್ಮಕಾ 
ಪ್ಪ 


ಪಂಥಕ್ಕೆ ಎರುದ್ಧವಾದ ತೊಂಬತ್ತಾರು ಪಾಷಂಡಮುತಗಳಿವೆ (ಪ್ರವಾಇ. 1-3 (ವಳು. 2-೧೦೬). ಪಾಸ್ಕು: ಆ ಕುಕ್ಕುರಂಗಳಂ ಕಿಟ್ಟಿರ್ಮ ಪಾನದ 
೦೭೦). [ಪಂಷಂಡ « ಮತ] ನಂ ನದಿ ಕರ್ಣದ್ವರದೊಳ್‌ ಬಂಧಿಸಿಕೊಳ್ಲಿ೨ (ಶಂತಶು, ೨೪-೪). 

ಪಾಷಂಡಿ (ನಾ). ೧. ಎ ಪಾಷಂಡ ೩: ಸಂನ್ಯಾಸಿ ಪಂಷಂಡಿ:ಯಾದ ಕಾಸರ ಹಾಸ: ೭ವೀವಿಯೆನುತ್ತ ಬೇಡರು ನಾಯ ಹಾಸಮಂ ತಿವಿದು 
ಮರುಳಾಗಿ ತಿರುಗಿದ (ತಠ್ಮಠ. ಕ. ೨೫೦-೩9೩) ; ಮೊ:ಕ್ತೊಪಂಸುವುನಜೇ ಬೆರಸು ೩ರೆ ಒಂದು ಕಿದ್ಪಣ್ಣಿಕ್ಕೆ ನೋದಿತಪ್ತಿ ನಾಲ್ಪಸೆಯನವ (೩೩69. ೬-೫); 
ಯದ ಭಿಕ್ಷುನೆ ಪಂಷಂಡಿ (ಕಸಾರ, ೪೭೩) ; ಚೆೋರಂ ಚಂದ್ರವನೆು, ಹಂಸಗಳ ಎಡಿದೆಳೆ. ನಂಯ್ನುಳ ಬೀಸುವಲೇೇಳೆ ... ಬಿ'ಸಿದರು ಬೇಂಟೆಗರು 
ಸೋಂಬಂ ಪಗಲಂ, ಪೂಷಂಡಿ ವೇದಂಗಳಂ ಪಬಂವಐಂತಿರಕ್ಕುಂ (ಉಾಮಾಕ,. |20 (ಕಪಾಲ. ೩-೯); ಆ ಸಾರಗಮುುಖ್ಯವನ್ಮನಪೋಡಲು ನಾಯ ಹಾಸವ 
೨೪-೩) ; ಧರ್ಮಸಮನ್ವಯದ ನಾಡಿನಲ್ಲಿ ಪಾಷಂಡಿಗಳ ಅನತಾರವೂಗಿತ ಕಳಚೆ ಎರು (ಪೋಡಶತು. ೧೯.೧೮); ಒರ್ವ ಪುಳಿಂದ ತನ್ನ ಪೆಸರ ಪೇರಡಿಯ 
(ರಾಕ್ಕೋರ, ೪೬). ವಿ. (2): ಬೀದಿಬೀದಿಯೊಳ್ಳಿಲ್ಲಬೋಕ್ಕ 222 ಗಿಂದ ಯುಂ ನಸವವ ಕಳವಿನ ಮ್ಲೆದಡಪಿ ಕೆ ಚಿಟುಂಕೆಗೆಯಂಂ ಪ್ರಜ್ನೆಯಂ ತೊ 
ಆದಮೊಪ್ಪಿದುದು ಪಲತೆಜದ ಶಪಾಷೇಡಿಯುಂ (೨ಎಫು. ೪.೭ರರಳೆ). ಬದಲ (ರಾಜರೇ, 8 ೮೩ವು, ಹಾಸು ಕುಕ್ಕುರಗೊರಲ ಬಂಧನದೊಳಂ 
“ಪಾಖಂಡಿ' ಪರಾ. (ಸಂ. ಪಂಷಂಡಿನ*] ಇಳ ದೊಳು ಹಾಸು (ಶಶ್ಮಿಮಂ. ೧೧೧): ಕೊರಳ ಹಾಸಂ ಬಿಡಲೊಡನೆ 

ಹಾಪಾಂಡಿ : ಪಾಸಂಡಿ' ನೋ. 40 ಎ. ೬ ಸಿವಷವಂರವಣಿಸುತ್ತ2 ಜಾಬಿಂಲಂಗಳು ವಾಯುುವೇಗದಲ್ಲಿ ಪರಿದು 

ಶಾಷಾಣ (ನಾ). ೧. ಕಲ್ಲು; ಶಿಲೆ: "ಶಿಲೆ ಪಾಷಾಣಂ ಗ್ರಾಪೊ'ಪಲಾಶ್ಮ ಕವಿಯನಲ್ಲಿ (ಇಸಷ್ತು ೩೪-೨೪): ಹೆಸರ ನಾಬ್ಗ್ದುಳ ಹಾಸ ಹಜ್‌ದುಬ್ಬಸದಲುಳಿ 
ದೃಷದಾಖ್ಯಮಕ್ಕುಂ” (ಶಸ್ತುಳೋ, ೨೮-೪): ಆ ವಾಕ್ಮಮುಂ ವಿಜ್ಞಾ ನದೆಂಬೆ ಗದವದಿರ ಡಿಡಿಷ್ಮುಣ ಬುನೂದಷು ಹದವಿಲುಗಳೊದೆದವು ಹೆದೆಯ ಹರವಿನಲಿ 
ಯಪ್ಪೊಡೆ ಪೂರ್ವೋಕ್ತದೋಷಪಾಷಾಣಸಂಚೊರ್ಣಿತಮುತಿಯೆೈ (ಆಂ. (ಕುವ್ಮಾಅ. ೧೩-೨೧); ಕಲ ಣ್ಣಿಗಳ ಬಡಿಕೊ:ಲ ಹೊರಳಿಗಳ ಸೊಪ್ರಿ 
೨-೦೦ 5); ನೀಳಾದಿ ಪಾಷಾಣಸಂಕುಲದೊಳ* ದುರ್ವದರಂತು ಪೊ:ಲಿಸುವೆನೇ ನುಡುಗೆಯು ಹಾಸುಗಳನೂ£ತು ಪರಿವ ಕುನ್ನಿಗಳ ಶ್ಯಾಬರಗಣಂ ಬಿಡದೆ 
ರೂಪಂ ಯಶೋಭದ್ರೆಯಾ (ಬಳುವ. 9-69); ಪುಣ್ಕವುಳ್ಳ್ರ ಕಾಲಕ್ಕೆ [48| ಪೊಜಮಟ್ಟುದಾಕ್ಷಣಂ (ತಂಪು. 34-೦೦). 


ಪಾಷಾಣ ಪರುಷವಪ್ಪುದು ನೋಡಯ್ಯ (6ನಕಂ. ೨೦೭-೯೩೨); ನಿರ್ದೆವ [ಆ ಪ್ರಾ. ವಾಸ./ಸಂ. ಪಾಶ] 


ಪಾಸ, ೫೫೬೫ ಪಾನ್‌ 

ಪಾಸ "ಪೋಸ ” ನೋ. 

ಪಾಸಂಗ (ನಾ). ೧. ತಕ್ಕಡಿಯಲ್ಲಿ ಪೇರು ಕಟ್ಟುವ ಕಾಣಿ. ೨. ಶೀರ 
ಅಲ್ಪವಾದಂುದಂ, -ಕಡಮೆಯಾದಂದಂ : ಒಂದು ಜೀವಕ್ಕೆ ಇನ್ನೊಂದು 
ಜೀವವು ಕೊಡಬಹುದಾದ ಆನಂದದ ಪಂಸಂಗಕ್ಕೆ ನಿಖಲಕಲಾನಂದವೂ 
ಬಾರದು (ಸಾಹಸಂ, ೨೧) ; ನಮಗೆ ತಿಳಿದೆಲ್ಲ ಸಂಗತಿಗಳನ್ನು ಕೂಡಿ ಹಾಕಿದರೂ | 5 
ತಿಳಯಬೇಕಾದುದರ ಪಾಸಂಗಕ್ಕೂ ಸರಿಹೋಗುವುದಿಲ್ಲ (ಏಶಾಮಂ. ೩೦). 

ಕಾಸಂಗಕ್ಕೆ ಹತ್ತು - ಸರಿಸಮಾನವಾದ ಯೋಗ್ಮತೆಯನ್ನೂ ಪಡೆ ; 
ಸದೃಶವಾಗಂ : ಅದರ ತಲೆಯೊಳಗಿನ ಮಿದುಳು ನಮ್ಮ ಮಿದುಳಿನ 
ಪೂಸಂಗಕ್ಕೆ ಹತ್ತುವ ಹಾಗಿಲ್ಲ (ಮುಂಂಯಿ. ೬-೩೦೦) ; ವಿಷ್ಣುವರ್ಧನನು 
ಪುಲಿಕೇಶಿಯ ಪಾಸಂಗಕ್ಕೆ ಹತ್ತುವಂತಹನಿರಲಿಲ್ಲ (ಎಕಸಂ. ೯೦). 19 
[+ ಪಾರ. ಹಿಂ. ಮರಾ. ಪೂಸಂಗ್‌] 

ಪೂಸೆಂಗಿ * ಪಾಸಂಗೆ' ನೋ. 

ಪಾಸಂಗೆ, ಪಂಚಿಕೆ, ಪಾಸಂಗಿ, ಪಾಸಗೆ,, ಪಾಸಂಗ್ಮೆ. ಹಾಸೆಂಗಿ, ಹಾಸಗಿ 
(ನಾ). ೧. ಜೂಜಿನ ದಾಳ ; ಲೆತ್ತ ; ಪಗಡೆಯ ದಾಳ : ಅಕ್ಷ: 
ದುರ್ಯೊೋಧನನೊಕ್ಕಲಂ ಪುಡಿಯೊಳ* ಪೊರಳ್ಳು ವಂತೆ ಪೂಸಂಗೆಯಂ।1$ 


ಪಾಸಂಡಿ, ಪೂಶಾಂಡಿ. ಪಾಷಾಂಡಿ (ನಾ). ೧. ವೃತಿ : ಸಂನ್ಮಾಸಿ: 
ಲೇಸೆನಿಸಿದ ಮೂಜುಮನಾಶ್ಲೇಸೆಯೊಳಂ ಕಣಹಯಲಅಗೆ ನೀರ್ಗಮದುಚಿತಂ 
ಪಾಸಂಡಿಗೆ ಶಿಶುಗಳ್‌ ಸಂತೋಸದೆ ತಾನಿರ್ಕುಮೆಂದನೊಳ್ಳಿನ ಅಟ್ಟಂ 
(ಅಟ್ಟಿರು 6-98). ೨. -ಪೂಷಂಡಯಸಿ: ಪ?ಷಂಡಿ ಪಾಸಂದಿ (ಕಮರ. ೨೩೩ 
ಶ್ರಯೋ)- ಪಾಶಾಂಡಿ: ೨. ಪಾಶಾಂಡಿಗೆ ಲೋಕಎಲ್ಲ. 
ರೋಗವಿಲ್ಲ (ಗಾರ). ಪಾಪಾಂಡಿ : ೨. ಪಾಷುಂಡಿಗಳಪ್ಪ ಪೂಶನ ಹೊತ್ತು 
ಶಿರುಗುವ ವೇಷಧಾರಿಗಳೆಲ್ಲರು ಜಂಗಮವಲ್ಲದೆ ಜ್ಞಾನ 
(ನೋಳಿಮಾ. ೦೩೫-೫4೩). [ಆ ಪ್ರಾ. ಪಂಸಂಡಿ. / ಸಂ. ಪಾಷಂದಿನ್‌] 

ಪಾಸಗೆ, - ಪಾಸಂಗೆ ' ನೋ. 

ಪಾಸಗೆ (ನಾ). ವಂಲ್ಲಯಬದ್ಧದ ಒಂದಂ ಪಟ್ಟು. ಹಿಡಿತ : ಪಾಸಗೆ 
ವನ್ನಿ ಮುಟ್ಟಿ ಚಟ್ಟು ಸಿರಣವಟ್ಟಿ ಬಾಹುದಣೆ ಖಮ್ಮರಿ ಕತ್ತರಿ... 
ಎನಿಪ್ಪೆ ಜೆಟ್ಟಿಗನ ನಚ್ಚಿನ ಬಿನ್ನಣಮೊಪ್ಪೆ ಕಂದಿದರ* (?) (ಶಂದ್ರಪು. ೫-೭6) ; 
ಕಮ್ಮುರಿ ಮುಹುಡಂ ಜವತ್ಸವಡಿ ಪಾಸಗೆ ಕಿಕ್ಕವಡುವ್ಹು . . . ಎಧಿಪ್ಪ 
ಜಟ್ಟಿಗರ ಬಿನ್ನಣಮೊಪ್ಪೆ ಕಡಂಗಿ ಕಾದಿದರ್‌ (ತ್ರಿ ಫಂ. ೨೬-೦6). ಕ [?). 

ಪಾಸಟಿ (ನಾ). ಸರಿ; ಸಾಟಿ: ಸಮ: "ಸರಿ, ದೊರೆ, ಪಡಿ. ಗೆಡೆ. 


ಪೂಷಾಣಕ್ಕೆ 


ಜಂಗಮದಲ 
೪೨ 


ಪೊರಳ್ಹ . , . ದಾಯಮನಾಡೆ (ಶಂಶಥಾ, ೬-೭೧ ನ). ಪಂಚಿಕೆ: ೧. “ಅಕ್ಷ: 
ದೇವಕಃ, ಪಂಶಕ॥_ ೩ ಪಾಚಿಕೆಗಳ ಹೆಸರು, ಲೆತ್ತಗಳು” (ಸಿರ್ಕಾಂತಿ. ೩೨೦). 
ಪಾಸಂಗಿ : ೧. ಸಾರಿಯನಿಡುತ ತಪ್ಪಿದೆನೆಂದೊ ಪಾಸಂಗಿಗಳೆ ನುನಿಂತೊಂದ 
ನೊಂದಂ ಪಿಡಿದು ತಪ್ಪಿಸಿ ಹಾಯಿಕಿದೆನೆಂದೊ (ಸಪ. ೪೩4-04); ಅಂತು 
ಲಜ್ಞಾನತಾನನೆ ನೆತ್ತದಾಟವಂನುಳಿದು ನೆತ್ತವಲಗೆಯ ಮೇಲೆ ಪಾಸಂಗಿಗಳ 
ಪಾಸಗ್ಗೆ: ೧. "ದುಂದುಭಿ 
ಮೃದಂಗಮುಂಂ ಪಾಸಗೆಯಂಂ” (ತತ್ತುಕೋ. ೦೨೨-೨೬) : ಭಯಮಣ್‌ಯದ 
ಕಲಿಯುಂ ಚಾಗಿಯುಮೆನಿಸದೆ ನಾಡೆ ಲೋಭಿಯುಂ ಪಂದೆಯುಮಾಗಿಯೆ 
ಬಾಟ್ವಂಗಲ್ಲದೆ ಸೂಳೆಯ ಕಣ್‌ ಪಾಸಗೆಯ ಕಣ್ಣುಮೇನುಜುಗುಗುಮೇ 
(ಶಂಶಠಾ. ೬-೩೩) ಃ ಅಂಗುಳೀನಖಚಯಕಾಂಶಿಗಳನವಗಯ್ಲಿ ಸಲೆ ಪಾಸಗೆಯ 


ನೊಯ್ಯನಿರಿಸಿ (ಧೃತಂ. ೨೯-೩೨ ವ). 


ಪಾಟಿ, ಪಾಸಟಿ. . . ಸಂಗಡಂ -ಈ ೧೮ ಸಮಾನಕ್ಕೆ ಪೆಸರ್‌ * (ಕಟ್ಟಾ 
೫೪-೨೯೪) ; ಪವನಸುತಂಗೆ ಪಾಸಟಿಗಳೊರ್ವರುಮಿಲ್ಲ (ಶಂತರಾ. ೦೨ ೦೨೦), 
ಬಾಯಿಬಡಿಕರು ಬಗುಳಿದರೆ ಹರಿಯಾಯಶಿಕಿ ಪಾಸಟಿಯೆ (ಕುವ್ಮಾಸ. ೯-೪೭); 
ರೂಪಿನಲಿ ನೀನತಿಚೆಲುವ ನಿನಗವಳು ಪಾೂಸಟಿ 
ಕಾಣೆನಿತರರನ೨ (ನಳತ. ೨-೨೩). 


ಸತಿಗೆ ನೀನೇ ರಮುಣನಲ್ಲದೆ 


ಪಾಸಟಿಕೆ (ನಾ). ಸಮಾನತೆ (?) : ಪೊದಲೊಳ್‌ ತನಂ ವತಾನಸನಾಗಿ 


ದೇವರ್ಕ್ಶಳಂ ಭಕ್ತಿಯಿಂದಂ ಪದೆದು ತನಗಿಳಿಹಿಕೆ.2ಂಡಂತೆ ದಯೆ:ಯಿಂದೆತ್ತಿ 

ಕೊಂಡುಂ ಕೀಳ್ಲುದಿವರನಾ ಕೀಳಿಲಿಂ ಬಳಿಕೆ ರೂಢಿಸುತೆ ಪಾಸಟಿಕೆಯಂ 

ಪುದುವಿನಾ ನಣ್ಣಿನೆಲ್ಲರುವುಂ ಕವಿ ಸತ್ಯಲೋಕದೊಳಂಲ್ವಲ (ತಂಸರ. ೦೨-೩೦)- 
[ಪಾಸಟ + - ಇಕೆ] 


ದೆಸೆದೆಸೆಗೆ ಪೊರಳ್ಡ್ಹಿದಂ ಮತ್ತೊರ್ವಂ (7೫ಂತಿಫು. 8-008) ; ಆಡಲೊಸೆದು ಪಾಸಟಿಗಾಣು (ಕ್ರಿ) ಸದೃಶವಾದಂದನ್ನು ಕಾಣು; ಸಮಾನವಾದ 
ಪೂಡಿ ಸಂರಿಯನೋಸದಿ% ಪಂಸಗೆಯನಿಕ್ಕಲ್‌ (ನೇಮಿಫು. ೦೦-೨6 ವ)- ದನ್ನೂ ನೋಡುಂ: ನರನಟನೆ ತೋರಿದಿ ಲಕ್ಷ್ಮೀನಲ್ಲ ನಾ ಪಾಸಟಿಗಾಣೆ 
ಪಾಸುಗ್ಯೆ : ೧. ಒಯ್ಯನೆ ಪಾಸುಗೆಗಳನಂತಿರಿಸಿ. . ನಗುವುಜ್ಜುಗವೇನ ಅಪ್ರ ಶಿಮಲ್ಲ (8ಗರಾ. ೩90). [ಪಾಸಟಿ ೬ ಕಾಣು (ಕಾಣ)? 
ದನುಸುರುಸುರೆಂದಾ ಸಜ್ಜನದಲೆವಣಿ ತನ್ನಿನಿಯನ ಸಿರಿವಜ್ಜಿಗಳಂ ಪಿಡಿದು) |ಪಾಸರೆ - ಪಾಸಲ್‌' ನೋ. 

(ಉರ್ಕರೇ. ೩-೦೬), ಹಾಸಂಗಿ: ೧. “ಅಕ್ಷ, ದೇವನಃ, ಪೂಶಕಃ--ಈ|30 ಪಾಸಲೆ - ಫಾಸಲೆ ' ನೋ. 

೩ ಹಾಸಂಗಿ" (ಠಾಕಕಾ. 6) ; ಹಾಸಂಗಿಯನಿಳಿಪುತೆ ಹೊರೆಯಿಳಿದಳ್‌) |ಪಾಸಆಕ, ಪಾೂಸರೆ, ಹಾಸರೆ. ಹಾಸಆ್‌ (ನಾ). ಅಗಲವಾದ ಕಲ್ಲು; 


ಲೇಸಾಯ್ತಾಟವೆನುತ್ತುಂ ನುಡಿದಳ* (ಉಾಠ್ಕರ. ಹ. ೦೭-೨೩) ; ಹಲಗೆಯ್ಕೆ 
ಕುರುಭೂವಿ ಕೌರವಕುಲದ ತಲೆ ಸಾರಿಗಳು ನೆಅಿಯಲಿ ಗೆಲಲು ಬಂದೆನು 
ಕೊಳ್ಳು ಹಾಸಂಗಿಗಳನು (ಕುವ್ಮಾರ್ರೋ. ೦೦-೪೯); ಕರಗಿ ಕಂದುತ ಮುನಎಂದು 
ಲೆತ್ತದ ಹಾಸಂಗಿಯನಂತಿರಿಸಿ. . . ಇಂತೆಂದಳು (ಕೈಂಸೂ. 7, ೪9) ೨. 
ಪಗಡೆಯ ಹಾಸು ; ಪಗಡೆಪಟ್ಟ : ಹರಹು ಹಾಸಂಗಿಗಳನಾಡುವೆವು 
(ನಳಕ. ೪-೨೬)» ಲೋಕೇಶನಾ ಪುರಲಕ್ಷ್ಮಿಯಾಡಲ್ಕೆಂದು ಹಾಸಿದ ಹಸಂಗಿ 
ಯಂತೆ ನಾಕಲೋಕವ ಜಜಕಿವುತ ಸೊಬಗಿನಿಂದಾನೇಕ ಚವಿ ್ವೀದಿ ರಾಜಿಪುದು 
(ಕಾಕಕ, ೦-03೬) ಒಂದೆಡೆಯಲ್ಲಿ ಹಾಸಂಗಿಯಂ ಪಾಸಿದಂದದಿಂದೆ . . . 


ಹಾಸಂಗಲ್ಲು; ಹಾಸಂಬಂಡೆ : ಪಾಸಜಕ ಸಿಂಹಪೀಠಮಳಿನೀರುತಿ ಮಂಗಳ 
ಗೀತಿ ಭೂತಳರಂ ಪಾಸು (ಶಂಶಠಾ. ೩-೨೪); ಒಗೆವೆನೊ ಬೀಸಿ ಪಂಸಜಕ 
ಯೊಳ್‌" (ಶಂಕಾಮಾ, 9-0೭) ; ಪರಲೆಲ್ಲಂ ಮುತ್ತು ಮಾಣಿಕಿಂ ಪಾಸಜಕಿಗಳ್‌ 
ಪರುಸಂಗಳ್‌ (ಕಮರ. ೬೯ ಪ್ರಯೋ) ; ಬಜಿಸಿದಿಲೆಆಗೆ ಪಾಸಜಕ ಬಿರಿವಂ 
ಪೊಚ್ಚರಿಸಿ ಸೀಳಾಯ್ತು ಮತ್ತೊಡನೆ . . . ತೆಜ3ದುದಾ ವಜ್ರಕವಾಟ (ಕಠ. 
೨೪-೬8). ಪಾಸರೆ : ಹೊಳೆಯೊಳು ನೀರೊಳಗಿರುವ ಪಾಸರೆಯೊಳು ಮರೆ 
ಯತಾಗಿ ಮೂನಿರುವಂತೆ . ಹಾಯಾಗಿ ನಾನಿಹೆನಲ್ತೆ (208ನೆ: 3೪೦-೯3) ; 
ಅಷ್ಟರಲ್ಲಿ ಶಿಷ್ಯವೃಂದವು-ಆ ಪಾಸರೆಯನ್ನು ಸಮಾಪಿಸಿತ್ತು (ಪೇತುಕೂ. ೩೪). 
ಹಾಸರೆ: ಆ ಹೆದ್ದಾರಿಯೇ ಮೇರೆಯಾಗಿ ನಡೆದು 'ಹಾಸರೆಯಲ್ಲಿ ನಿಂದು 


ಒಪ್ಪಿದುವು ಪೂಗಿಡುಗಳು (ಕೀತರಾ. ೭-೦೨) ; ಹಾಸಂಗಿಯನ್ನು ಹಾಸಿದರು. | 40 

ಸಾರಿಯ ಸಾಲನ್ನೂ ಜೋಡಿಸಿದರು (ರಾಣಸೂ. ೪೬) ; ಹಗಲಿರುಳ ಹಾಸಂಗಿ ಅಲ್ಲಿಂದ ಮೂಡ ಮುಂತಾಗಿ (ಎಕ: 115, ಶ್ರೀರಂಗ. ೦೩೩೬8; 1455): 
ಯೊಡ್ಡಿ ಮಾನವರಂ ಬಿಸುಗೆಯಾಗಿಸಿ ನಿಯತಿಯಾಡಿಸುವುದವರಂ (೧೪೮. ಸವಿಸಾಪದ ಹೆದ್ದಾರಿಯ ಒತ್ತಿರಿಣ ಕರಿಯು. ಕಲ್ಲ ಹಾಸರೆ (ಎಕ. ೪11. ಶಿವಮೊ, 
0೨೨-೩). ಹಾಸಗಿ : ೧. ಇಳಿಯಾಧಿಪರ ಮನವನರಿದಾ ನೆತ್ತವಲಗೆಯ ೨೬-೨೫೭ ; 1524); ನೆಲದ ಹಾಸರೆಯೊಳಂ ತಳಿದ ಮಣಿವಾವುಗೆಯು ಕುರುಹ 
ಶಕುನಿ ತಂದಿರಿಇ ನಿಲಿಸಿ ಸಾರಿಯನು ಹಾಸಗಿಯನೀಯಲು ಕೈಗೆ ಚಲದಂಕ ಲೇಸಿನಿಂ ವಸುನೀರಿನಿಂದೆ ಚಿಶ್ರಿಸಿದರೆಂಬಂತೆ ಸಲೆ: ರತಿಜಿಸುತಿರೆ (ತಮೋ. 
ರಂದಾಡಿದರು (ಶೇಮಿತಂ. ೨9-೨೬). 46 ೨೪-೬೦); ಮಳೆ ಗಾಳಿಗಳ: ನಿರಂತರ ಆಘಾತದಿಂದ ಹಾಸರೆಯಾದರೂ 


[€ ಪ್ರಾ. ಪಾಸಗ./ಸೆಂ. ಪೂಶಕ,/ಪಾಲಿ. ಪಾಸಕ] 


ಒಂದು ದಿನ ಬಿರಿಯುವುದು (ತಾಶುಕ್ತ. ೪). ಹಾಸ : ಬಡಗಣ 


ಪಾಸಅ್‌ಗಲ್ಲು 


1143) ; ಹಾಲುವ ಮೊರಡಿ 
. ಸಿದೆ ರಾಮಂಗೆ ತೋಲುತ್ತ 
ಇ 


ಭಾಗದ ಹಾಸಅ (3922. 1೩1, ೨೩೦-೪೩೩ ; 
ಗಳನೆದ್ದು ಹರಿದಿಡುವ ಹಾಸಜಕಿಗಳ 

'ನಡೆತಂದನಾ ದಿಗಂಬರೆವೀರಮೆ (ಒರೆಕಾ. ೩-೨) ; 
ತಾರಾರಾಶಿಗಳ ಹಬ್ಬುಗೆಯ ನೀಲದ ಹಾಸಟ್‌ಗಳು ಹೋಲುತಿದ್ದವು ಗಗನ 
ಕಾಳಕೂಟವ ಮುಡುವಿನೊಳು ಮುಳುಗು 
(ಪುಸ್ತ ಅಜಕ್ಕಿ) 


ಸಟ್‌ಗಲ್ಲು (ನಂ). ಎ 


ಸೂಸಕದ ಮುತ್ತುಗಳು 


ಮಂಡಲವ (ಕುರಾನ. ೦೩-೩೦): 
ವೆನೊ ಹಾಸಜಕಿಯೊಳಗೆ ಬೀಳುವೆನೊ (ನಳತ. ೩-೨೩). 


ಪಾಸಜ*ಗಲ್ಲು. ಹಾಸರೆಗಲ್ಲು. ಹಾಸಟಿಗಲು, ಹ 


ಪಾಸಟ್‌ : ಅದಅ ಸೀಮೆ , . . ಮೂಡ ಮಾಸಟ್‌ಗಲ್ಲು ತೆಂಕ ಅಷ್ಟೋಹ 
ವಾಸಿಗಟ್ಟು ಪಡುವ ನಟ್ಟ ಕಲ್ಲು (ಎಳ. ೪II- 8೪೪೦. ೦೨೦-೦೮; 1045) ; 


ಆರಿಯಮನೈತಂದುದಯಾದ್ರಿಯು ಪಾಸಆ್‌ೌಗಲ್ಲ ಮೇಲೆ ಮಂಡಿಸಿದ (ಕಂನಂ. 
೪-೨೦೪). ಹಾಸರೆಗಲ್ಲು : ು ಕರಸಿದರು ಹುಡಿಗಲ್ಲು ನಿಡುಗಲ್ಲು ಬಡಿಗಲ್ಲು ಭರ 


ಪಂಸರೆಗಲ್ಲು ಬಿರಿಗಲ್ಲುಗಳನು (ನತನೋ. ೩೨-೩೬೩). ಹಾಸಜಕಿಗಲು : ಕೆಲ 


ಯೇರಿಯ ಕೆಳಗಣೆರಡುಂ ಹಾಸಜ್‌ಗಲುಗಳ ನಡುವಣ ಗದ್ದೆಯ) ಮತ್ತೆ 
ರೆರಡುಂ (636. 6೨-೦3-64; 1117). ಹಾಸಜಿ್‌ಗಲ್ಲು: ಆ ಗದ್ದೆಯಿಂ 


ಹಾಸಅಕಿಗಲು (ಎಕ. 11. 


a 
_ 
ದು 
ಎ 
ಆ 


ದಿಗಲ್ಲು ಬಟುಗಲ್ಲು ಬಿ; 


ಮೂಡಲು ನಟ್ಟ ಕಲು ಅಲ್ಲಿಂ ತೆನ್ಶ ೩೩೪-೨೭ ; 
ನಿಡಿಗಭು ನಿಶಿತ ಹಾಸಜಕಿಗಬ್ಲು ಚೌಕದ 
ುಡುಕಿದ ವಜ್ರಮಾರ್ಗಣದಿಂದೆ ಶ್ರೀಕೃಷ್ಣ ಹುಡಿಯೇಳಲೆಚ್ಚು ಹನಿಜ್‌ಸಿರ 


[ ಪಾಸಜತಿ 4 ಕಲ್ಲು (ಆ ಕಲ) ] 


೧. ಕಲ್ಲಂ: ಶಿಲೆ; "ಹಾಸಾಣಂ ಶಿಲೆ 


(ವೋಹತ- ೪೦-೭೩). 
ಪೂಸಾಣ. ಪೂಶೂಣ (ನ). 


(ಕರ್ತನ ೩೦) ; ಸಂಹಾಣ-ಪಾಸಾಣ (ಮತ. ೨೩೩ ಪ್ರಮೋ) ೨- 
ಅಶ ರೀ ರೋಗದಿಂದ ಉಂಟಾಗುವ ಮೂತ ವಿಕಾರ: ಮೂತ 


ಇಂತೆೀತೆ. ೯-೦೩3). 
ಪರಾ. (ಆ ಪ್ರಾ. ಪಂಸಂಣ. ' ಸಂ. el 


ನಾಯಿ ಅಗಲ ನಸ ಪಾತ್ರೆ: ಬಂದಿಗೆ ಪಂಸಾಲೆ 
ತಂದು ಹರಿವಂಣದೊಳಿರಿಯಿ (ವಾವೇಸಿಸಿಂ, ೩-೮೭); ನ್ನ 
ಹಂಸಾಲಿ ತಟ್ಟೆ ಅನೇಕ ಬಬ್ಟ್ಬಿಲುಗಳಂು (ತಾಮವಂ. ೩೦೨) ; 
ಬಳಿಕ ಕೊಂಡನು SR ಸೆಳೆದು ಪಂಸಂಲೆಯಲಿ 
ದ್ರದ್ಧಗಳಳಇದಿಸ ತೆ೨ಂಬಿವನ್ನು ; ೨೨4-0೨). 
ತೆಲಿ. ಬ . 1 ಸಂ. ಭಾಜನ ?] 


ಮಾಧುನರ್ಜಿ ಯುಕ್ತ ಹರಿಶ್ವಂದ್ರ ಚೋಳರುವೊಲುಂ ಸತ್ಯರಿಹರಾ ಪುರ 2 
(ಪ್ರಶುಶು. ೩-೩೨): [ಎ ಸಂ. ಪಾಶಿನ್‌) 

ಪಾಸ್ಥಿ ಘಿ" ಮೊ 

ಪಾಸಿ "ಫಾಸೆ' ನೋ. 

ಪಂಸಿಕೆ. ಹಾಕೆ (ನಂ). ಹಾಸಂಗೆ: ಶಯೊ: ಬಟ್ಟೆವೋಪರ್‌ 
ಬಬಲೈಗಬಿಕಿದುದನಜಪುವ ಬಂಡುಂದಳಿರ ಪಾಸಿ ಗಳುಮುಂ 4 
ಒಳಕೆಯ್ದ ಬತ್ತಿದ ಹಳ್ಳೆಂಇಳೂಳಮತಿರ್‌ದ್ರವಾದ ಪೇರಡವಿಯೊಳಗೆ 
ಬರ್ಪಗಳ್‌ (ಕ3ರಂಣ. ೨೬೬); ಅಂಗಸಂಭವಂನಳನವೂಲಪ್ಪ ಕೆಂದಳಿರ 
ಪಂಸಿಕೆಯುುಂ ವಿಷನಂಮುವುಳ್ಳ ಶಅೀತಳಜಳದುಂಂ೦ಂ . . , ಅಕ್ಕ ಕೇವ 
ಮೆನಗಾಭಚಂರವಪಚಾರಮಿದೇಂ ವಿಶಿರೋಪಚಾರವಮೇ (ತಗಎ, ೦೦-೪೪) ; 
ಕೌಶಿಕಂ . . . ಪವಡಿಸಿದ ತೃಣರೆಚಿತ ಪಂಸಿಕೆಯೊಳು (ನೆಂಕಾರಾ. ೦-೦೨-೫೩), 
ಹಾಸಿಕೆ, : ಹಂಸಿಕೆ ಹೊರಸೇಕೆ ಲೇಸೇಕೆ ನಿಮ್ಮ ಭೃತ್ಯನಿಗೆ (ರೇದಾವ. ೩೦-೫೨); 


ಆ ಶಿಖಂಡಿಯು ತೋ” ಸರಳಿನ ಸುಬ ನನು ವಹತಿನ 


೫೫೬೬ 


ಜಟ 


38 


40 


45 


ಪಾಸಿಕೆಗೆಯ್ಮೆ 


ಪಾಸಿಗೆ ಪಾಸಂಗ್ಮ' ನೋ. 
ಪಾಸಿಸು 


ವಾಸಿಅ೨ (ಕ್ರ): 


ಪಾಸ್ಕು 


ಮುನ್ನಿನ 
2ಎರ್ಣ್ನ್ನಿ 


ಇಸಿಯಿಂದೊಬ್ಬನನು ಕುಲವನೆಚ್ಚಜೌಸಿ ಘಾಸಿ ಮಾಡಿದೆ 
ನೊಬ್ಬನನು (ಕುಠ್ಮಾರ. 9-48) ; ಹಾಸಿಕಿಲ್ಲದೆ ಹಾವಿನ ಮೇಲೆ ಒಲಗಿದವ 
(ಶ್ರರಂದ, ೨-೦೦-೦). 
ಹಾಸಿಕೆಪಥ್ಯ - (ವೈದ್ಯಕೀಯ ಕಾರಣಗಳಿಂದ) ಸಂಭೋಗವನ್ನು 
ವರ್ಜಿನಂವಿಕೆ : ಹುಸಿಗೆಪಥ್ಯ : ಹುಸಿಕೆಪಥ್ಯ ಇಪ್ಪತ್ತನಾಲ್ಕು ದಿವಸೆ 
ಪಾಸು, + - ಇಕೆ] 
(ನಾ). ರತಿಕ್ರೀಡೆ: ಸಂರತ: ಎಳೆದು ಪಾಸಿಕೆಗೆಯ್ಮೆಗೆಳನಿ 
ಮೇಯ ಡದಂತೆ ತಳರಿಸಿ )್ಲಿವವನುವ ಬಖಿಕವನೆಸಗುವ ಬಲ್ಮಿಗೆ 
ಬಬಿಸಂ 'ದೊಳಸರಿದೊಡಲನೊಪ್ಬ ಪ್ರದ 
(ಪಾಸಿಕೆ ಇಗೆ ಗೆಯ್ಮೆ 


(ಕಿಮಶಾ. ೨೬೭). 


೨ (ಶಳೆವಿ. ೬-20 ಪಾಂಗತ್ಮ)- 
(ಕೈಮ್ಮೈ)) 


ವರಿಸಂ : ವ್ಯಾ ಪಿಸು (?) : ಓಲೈಸಿಕೊಳುತ ನಿಜದೇಹ 
ಪಾಟಕೇಶ ರರುವ್ರನಿರ್ವ ರೊಡನೇಳು ಪಾತಾಳ 


& 

W 

ಷರ್‌ 
G 


ತ 
ಗಳಂ ಪಂಸಿಸುತ್ತ ಭೂಸೃಷ್ಠಾಂತಮಾಾಗಿರುತಿಹ ಮೇಲುಗಡೆಯೊಂದು 
ಕೋಟಿಯು ಯೋಜನೆಂ (ತತುಫ್ರ. ೩-೦-೨೦). [ಪುಸ್ಮು? 4 - ಇಸ್ಮು) 


ಹರಡಿಕೊಂಡಿರು : ಪಸರಿಸು: ವು.ಪಿಶು : ತಳರೆ 
ತಾಗುವ ತೆರೆದುಜುಂಗಲಲೆಪದಿಂ ಸೂಸಿ ಪಸಿಜದು ಬಣ್ಣವುರಂ ತೀವಿದಂತೆ 
ಬೆಡಂಗುವಡೆದ ಬಣ್ಣವಣ್ಣಿಗೆಯ ನೀರ್ವೂಗಳ ರಜ:ಗಳುಮನೊಳದೊಂಡಿವು 
ಪಾಲ್ಗಳುಮಂ ಪೀರ್ದು (ಉರಂಉ. 8೨೬). 
(ಪಾಸು, +ಇಜ್‌,] 

1 (ಕ್ರಿ)- ೧. ಬಿಚ್ಚಿ ಹರಡು : ಅಗಲವಾಗಿ ಬಿಡಿಸು 

ಪಸರಿಸಂ; "ಪಾಸು-ಆಸ್ತರಣ ಕ್ರಿಯಾಯಾಂ, ತಲ್ಲೇ ಚ” (ಕರುಣಾ); ಅರಸರ್‌ 
ಚ ಲ್ಲಂ ಪಂಚರತ್ನಂಗಳಿಂ ರಂಗವಲ್ಲಿಯನಿಕ್ಕಿ ನೇತ್ರವಟ್ಟು 
ದುಕೂಲ ಚೀನಾದಿ ದಿವ್ಕವಸ್ತ್ರಂಗಳಂ ಪಾಸಿ (ವತ್ಮಾರಾ, ೨೬-೩) ; ಕುಳಿರ್ವ 
ತಿಳಿನೀರನುಡ:ಗದೆ ತಳಿ ತಳಿರಂ ಪಾಸು ಜಳದೆಯಿಂ ಬೀಸು (60ಶ್ರಿ. ೨-೦೪); 
ಬಲೆಯಂ ಪಾಸಿ eds ಕೂಟಂ ಸೂಒ ಪೋಪುದುಂ 


(ಪಂತತಂ- ೨66-೦೪) ; ಮುಂಗುರ್ಗಳೆ ಕೇಸಡಿಗಳ ಚರಣ 


ಭೂಷಣಂಗಳ ರುಚಿಯಿಂ ದ. ಚಿತ್ರಪಟವುಂ ಪಾಸಿದವೊಲರೆ 
ವಧೂವರರ ನಡೆತಂದರ* (ಅನುತೆ. ೬-೩೪). ವಿ. ಒಡ್ಡು : ಎದಂರಿಗೆ 
ಹಿಡಿ: ಮದುವೆಯಾಗಲೆವೇಟ್ಕುಮೆಂದು ( ಮೇಲುದಂ 1 ಬೇಡೆ 
ವುದುಂ (5ರ್ನೂನ್ನು. ೩-3೬೭).ಹಿ. ನೀಡು; ಚಾಚು: ತನುವಲ್ಲಡಶನೊು 
ತಾಪಂ ತನುಂ ಸುಡೆ ವಿಬಿಸಲೆಂತುಮಾಜದೆ ತನುವಂ ತನುಮಧ್ಯೆಯ 


ರಲರ್ವಾಸಿನ ನನೆವಾಸಿನ ಮೇಲಿ ಪಾಸಿದರ ತನುತನುವಂ (ತಪು. ೩-೩), 
ಕರಡಿ ಪಿಪೀಳಿಕಾವಳಿಗೆ ಮೋಲ್‌ ಯಮಂ ಭಯಂಕರೆ 
ರಸನಾಗ್ರಮಂ ಧರೆಗೆ ಪಾಸಿದಂ (ತಠು೭, ೦೩-೪೬); ಪೊನ್ನ ಬಣ್ಣದ ನವಕರ್ಣಿ 
ಕಾರ ಕುಪುಮಕ್ಕೆಜಗಿರ್ದ ಮದಾಳಿ ಕಂಪುಗಾಣದೆ ಕಟ್‌ದತ್ತು ಪೆಣ್ಣ ಪೊಸ 


ಮಳಲ 


po ಇಗ 
CN ಹನ 


ರೂಪಿನ ಪಾವೆಗೆ ಪಾಸಿ ಬಿರ್ವ ಬಟ ್ಲಿಪಮಿಿದಿಂಪುಗಾಣ ಚ. ವೆಟ.: 
ಪಿಂಗುವ ಕೇಳನಂದದಿಂ (ರೀರಾನ. ೯-೦೦೮); ಬಜ್ಲೊ ಲೆಗೆ ಹೇಸಿದರ್‌ ಸುರದೆರೆ 
ಗಳ ದಿಡ್ಡಿಯೊಳ್‌ ಕೈಗಳಂ ಪಾಸಿದರಿ್‌ ( ತಂಪು. ೪೨- ಇ ೪. ಅಡ್ಡಲಾಗಿ 


ಚಾಚಿಕೊಂಡಿರಂ : ಕೆಡೆ : 
ಧರಾತಳದೊಳ್‌ ಪಾಸಿದ ತನ್ನ 
ಮುುಳಿದಿಟ್ಟಂ ಕಲಿಸಶ್ತಿಗ: (ಗರಾಯು. 6-೩೬). 
ಒಲಿದಾನೊ ಒಲಿಯುನೊ ಎಂಬ ಚೆಂತೆ ಹಾ 


ಬಿದ್ದಿರು : ನೆಲನಂ ಮಾಜುದ್ದಿ ಕೆಯ್ಮಿಂ 
ಶೀವ್ರಗದೆಯಂ ಕಂಡೆತ್ತಿಕೊಂಡು . . . 
ಹ ೭ ೧. ಸಂಗಯ್ಯ 

ಹಾಸಲುಂಟು ಹೊದೆಯಲುಂಟು 
(೦೩೨. 830); ಆಂದವರಿಗಿಲರಸ ಹಾಸಲಿಕೊಂದು ಪಸ್ತ್ರಗಳಿಲ್ಲ ಹೊದೆಯಲಿಕೆ 
೨೨೨೬); ಹಾಸಿಗೆಯನು ತಂದು ಹಾಸುವೆನೆಂದರೆ ಶೇಷನ ಮೇಲಿ 
ಹೂಸೀಗಿ ಹಾಸೆಂದೆ ಮಲ್ಲೀಗಿ 


(ಸಂಠಶ- 


ನೀ ಪವಡಿಸಿರ್ಪೆ (ಫೃರಂರ. ೨-೬೭-೪); 


ಪಾಸ್ಕು. ಹಾಸ್ಟು (ನಾ). ೧. ಹಾಸುಗೆ; ಶಯ: 


ಹಾಸು, 


ಮುಡಿಯೆಂದ (ಗಠ8. ೬೬). ೨. ಆತನ ಪ್ರಸಾದಕ್ಕೆನ್ನ ಸೆಅಗ ಹಾಸಿ 
ಆರೋಗಿಸಿ ಸುಖಯಾದೆನು (ಸಿರ್ಧನ-ಕ.೩೦6-೦೦೩೬). ೫. ಹರಣಕೊಳಂ್ಫ : 
ಅರ್ಜುನನಂಬಿನಂಟುಬೆಗೆ ಹೆಣನ ದಾವಣಿ ಹಾಸಿದವು ಸೂಸಿದವು ನೊಂಡೆಗಳು 
(ಕುವ್ಮಾರ್ರೋ- ೦೦-೩). 

ಹಾಸಿ ದುಡಿ-ಮೈ ಒಡ್ಡಿ ದುಡಿ: ಕಷ್ಟಪಟ್ಟು ಕೆಲಸ ಮಾಡು : 
ಹಂಸಿ ದುಡಿದರೆ ತನಗುಂಟು ತನ್ನ ಪ್ರಮಧಥರಿಗುಂಟರಿ (೧ಸವೆ. ೩೨೪). 
ಹಾಸಿ ಹೊದೆ- ಸಂಪೂರ್ಣವಾಗಿ ಒಂದರಲ್ಲಿಯೇ ಮಗ್ಗೆವಾಗು, 


-ತನ್ಮಯವಾ ಗು; ಚನ್ನಮುಲಿಕಾರ್ಜುನ ನಿಮ್ಮ ಪ್ರಸಾದವ ಹಾಸಿ 
ಹೊದೆದುಕೊಂಡಿಪ್ರೆ (ತುಶಾರೇ. ರ. ೧೦೨-೨೩೩). 
[ದೇ.॥ ತಮಿ. ಪಾಯ. ಪಾವು) 


“ತಳ್ಳಂ, ತಳಿಮಂ. 
ಈ ೨ ಪಾ(ಹಾ)ಸು” (ಹರಾಯು ೩೦-೦೩೨) ; ಎರಡು ಘಬಗೆಯಿಂದೊಳಗೆ 
ಪೂಸಿನ ಪೊರೆಯೊಳ್‌ ಪಟ್ಟಿ. . . ಮಹರ್ಧಿಕದೇವರಾಗಿ (ವತ್ಮಾರಿತಿ, ೯-೩); 
ತಳಿರ್ಗಳ ಕಂಡವಟಂಗಳೆ ತಳಿರ್ಗಳೆ ಪಂಸುಗಳಿ ತಳಿರ್ಗಳೊ:ವರಿಗಳೆ (ಅಂತ್ರ. 
ಆಡಕಿಲ್ಲೊಂಡೊಪ್ಪುವ ಕೌಳುಡೆಯಿಂ 
ಸೊಗಯಿಸುವ ಪಾಸಿನೊಳ" ಪಟ್ಟಿರ್ದಂ (ಕಾರಂಉ 46) ; ಮಣೆಯೊಳ್‌ 
ಪಡುವುದರಿದೋ ಪಡುವುದರಿದೋ (ರರ್ಮಾಮ್ಮ. ೭-೪೦). 
೨. ವಂಗ್ಸದಲ್ಲಿ ಉದ್ದಕ್ಕೆ ಹಂಕಿರುವ ಎಳೆಗಳ ಸಾಲು: ಪಟ್ಟಗಾಜನೆ 
ಪೂಸಂ ತವೆ ತೋಡು ವಂತೆ ಕರುಳಂ ನೀಂ ತೋಡಿದೈ ದೈತ್ಯನಾ (ಕಾಮ್ಮಾನ. 
ಇಕಾ) ; ಆಸುರದೊಳಿಂದ್ರಜಾಲದ ಕೂಸುಗಳಂ ಕಂಸನೊಗೆದನಆಕಿಯೊಳ 
ನೆತ್ತರ? ಸೂಸೆ ದೆಸೆದೆಸೆಗೆ ಕೆಂಪಿನ ಪಂಸಂ ಪಿಡಿದೊಗೆವ ಪಟ್ಟುಕಾಅನ 
ತೆಜದಿಂ (9ರ೯ನೇ. ೩-೩೦)- "ಪೊಕ್ಕು' ಪರಾ. ಹಾಸ್ಕು : ೧. “ಶಯ್ಯೆ, 
ಶಯನೀಯ. ಶಯನ ಹಾಸು” (ನಾಡಿ. $) : ಹಾಸನಬ್‌ದು ಕಂಥೆಯಂ 
ಪೊಲಿಸುವ ಮೆದೆಯಂ ಸುಟ್ಟರಳಂ ೨ಅಂಕುವ ತಂಪ್ಪದನೊಕ್ಕು ಸಗಣಮು 
ಕೊಳ್ಳ ಜ್‌ ಎಗ್ಗನಂ ಪೋಲ್ವೆಂ (ರರ್ಮಾಮ್ಮ. ಹಾಸಿನೊಳು 
ಪವಡಿಸುವಾತನೆಂತು ಕಲುನೆಲದೊಳೊಜಗುವೆ (ಹತಳಾ. ೯೨೩); ಹಾಲ 
ಸಂಗರ ಮನೆಯ ಸಜ್ಜೆಯ ಮೇಲೆ ಶೇಷನ ಹಾಸು (ತಂಥತ. ೭-೦). 
ಶಿ. ಕಾಸಿ ಕವತ್ಹಾಜನಾದ ಬೀಸಿ ಮಡಿವಾಳನಂದ ಹಾಸನಿಕ್ಕಿ ಸಾಲಿಗನಾದ 
(5೫ನ, ೩೯೦). ೩. ಪಗಡೆಆಟದಲ್ಲಿ ಹಾಸಂವ, ವಂನೆಗಳುಳ್ಳ ಪಟ ; 
ಪಗಡೆಪಟ್ಟ : ಪಗಡೆಯ ಕಾಯಿ ಹಾಸನ್ನೆಲ್ಲ ಸುತ್ತಿ ಬಂದು ಹಣ್ಣಾಯಿತು! 
ಹಾಸಿದೆ ಬಾ ಆಡೋಣ (ನಾಸ. ೦೨೦)- 
ಕೆಲವು ಸಾಮಂತರು ಪಗಡೆಯಾಡಲು ಹಾಸನ್ನು ಬಿಚ್ಚುತ್ತಿದ್ದರೆ (ರಾಂ. 
೨೩೪). ೪. ಚಾಪೆ. ಜಮಖಾನೆ ಮಂಂತಾದ ಹಾಸಂವ ಸಾಧನ: 
“ನಿಡಂಹಾಸು' ಪ 

ಪಾಸುಪೊಕ್ಕು,, ಪಾಸ:ವೊಕ್ಕ್ಯು, ಹಾಸುಹೊಕ್ಕು -೧. ವಂಗ್ಗದಲ್ಲಿರುವ 
ಉದ್ದ ಎಳೆ ಹಾಗೂ ಅಡ್ಡ ಎಳೆ. ೨. ಮಗ್ಗದ ನೇಯ್ಗೆಯಲ್ಲಿ 
ಎಳೆಗಳು ಒಂದರಲ್ಲೊಂದಂ ಹೆಣೆದಂಕೊಂಡಿರಂವಿಕೆ. ೩. ಬಿಗಿಯಾದ 

ಇಂದಿಕೆ;: ಸರ್ವರಾ ಸರ್ವಕರ್ಮಗಳ ಪಃಸುಪೊಕ್ಕಿನ ಜಟಿಲಜಾಲಮೆ 

ಪ್ರದಲ್ತೆ ನಡೆವೀ ಜಗನ್ನಾಟ್ಮವುಂ! (ಶ್ರೀಕಾಶಾ, 8೨೦-೩೬೦) ; ಸೆಕಂಡು, 
ಮಿನಿಟು, ತಾಸುಗಳ ಹಾಸುಹೊಕ್ಕಿನಲಿ ಅಲ್ಲೊಂದು ಇಲ್ಲೊಂದು ಬಣ್ಣದ 
ನೂಲು (ನೇಮು. ೩೦.೨೪9) ೬ ಭಾವದ ಒಂದೊಂದೂ ಸುಳಿವು ಎಳಿಎಳೆಯಾಗಿ 
ಬಿಡಿಸಿ ಬಂದು. ಹಾಸುಹೊಕ್ಕಾಗಿ ಹೆಣೆದು. ಹೊನ್ನ ಪೊರೆಯಾಗಿ ಕಣ್ಣನ್ನು. 
೪. ಸಮಗ್ರವಾದಂದು: 
ಎನ್ನೊಳಿಂತಿದು ಪಾಸುವೊಕ್ಕು (ಕಾಮಾಕ್ಕ. ೦೦೬-೨೬): ಬೀಡು ಕಾಣಿಕೆಯಿತ್ತು 


೦೦-೬೩) ; ಚೆಂದ್ರಾಪೀಡಂ . . 


ಡಿ 
ಪಾಸಿನೊಳಲ್‌ 


ಷ್ಟಿ ೨೦) ಈ 


(ರಿಂಕು. ೨೪೪) ; ಆಟಕ್ಕೆ ಹಾಸು 


~ 
ಒಟ್ಟ 
ಲ 
ಅ 
ಆ 


ಮನಸ್ಸನ್ನು ಮುತ್ತುತ್ತಿದ್ದಿತು (ಸವತಿ. ಇ). 


ಕಂಡುದು ನಾಡೆ ಕಾಣಿಹಿದನು ಪ್ರೆರೋಚನ ಕೂಡೆ ಸಂದನು ಹಾಸು 
ಪೊಕ್ಕಾಗವರ ಮಂನವಜನಿದು (ಕುಡಾ. 6-69). ಹಾಸಿನ ಮುಲ್ಲ 


೫೫೬೭ 


ಖಾಸುಂಪೊಕ್ಕುಂ 
ಶಿರಂಚಿಕೊಂಡಿರಂವ ಮಗ್ಗದ ನೂಲಂ : (೪. ಹಾಸುಹೊದ್ದು- 
(ಸಂಪೂರ್ಣವಾಗಿ) ಹೊಂದಿರುವಕೆ ; ್ಹರೂಢಿಯಾಗಿರುವಿಕೆ. 
ಅಭ್ಯಾನ ; ಹುಡುಗತನದಿಂದಲೂ ಅದೇ ಹಾಸುಹೊದ್ದಾಗಿ ಹೋಗಿದೆ 
ನನಗೆ (ಮನೋಶಂ. 66). [ವಾಸು] 


5 [ಪಾಸ್ಕು . ಪಾಸ್ಮ' ನೋ. 


ಜಟ 


25 


30 


ಪಾಸ್ಕು, ಪಾಸ್‌ (ನಾ). ೧. ತೇರ್ಗಡೆ; ಉತ್ತೀರ್ಣವಾಗುವಿಕೆ ; 


ಸಫಲತೆ: ಅಷ್ಟೆಲ್ಲ ಓದಿಸಿ ಪಾಸಾಯಿತೆನುವಾಗ ಇಲ್ಲದೆ ಹೋದರ 
ತಂದೆ (ಇಂತಾಶ. ೨೨-೪೩); ಗೋಪಾಲರಾಯ ಮೆಟ್ರಿಕ್‌ ಪಾಸಾದ 
ಅಧ್ಯಾಪಕ (ನುಂಗಾಮು. ೨9). ೨. ಒಪ್ಪಿಗೆ; ಪಶಂದಾಗಂವಿಕೆ; 


ಮೆಚ್ಚಾಗಂವಿಕೆ: ಯಾವ ಕನ್ಮೆಯೂ ಅವನಿಗೆ ಪಾಸು ಎನಿಸಲಿಲ್ಲ ; 
ಇನ್ನೂ “ವರ`ನಾಗಿಯೆ ಉಳಿದಿದ್ದಾನೆ (ಕಠ). ೩. ಅಪ್ಪಣೆಚೀಟಿ; 
ಅನಂಜ್ಞಾಪತ  ; ಪರವಾನೆ ; ರಹದಾರಿ: ಸರ್ಕಾರಿನೌಕರನಾದುದರಿಂದ 
ಅವನಿಗೆ ಪ್ರವಾಸಕ್ಕೆ ಪಾಸು ಕೊಟ್ಟೇ ಕೊಡುತ್ತಾರೆ (ಕೂ) 
೪. ನಾಟಕ, ಸಿನಿಮಾ ಮೊದಲಾದಂವುಗಳಿಗೆ ವಿಶೇಷ ವ್ಯಕ್ತಿಗಳಿಗೆ 
ನೀಡುವ (ಶಂಲ್ಕವಿಲ್ಲದ) ಪ್ರವೇಶಪತ್ರ : ಜೇಬಿನಿಂದ ಪಾಸುಗಳನ್ನು 
ತೆಗೆಯುತ್ತ . . . ಇವೇನು ಕಾಂಪ್ಲಿಮೆಂಟರಿ ಆಗೋದಿಲ್ಲ ಎನ್ನುತ್ತ 
ಪಾಸುಗಳನ್ನು ಕೊಡಬಂದ (ಕಂಗಣಿ. ಇ). ಪಾಸ್‌: ೧. ನಾನಾದರೂ 
ಪಾಸ್‌ ಆದವರಲ್ಲಿ ಒಂಬತ್ತನೆಯವನು (ಕೊಳೆಮು. ೨೨೩). 

ಪಾಸಾಗು- ತೇರ್ಗಡೆಯನನ್ನು ಹೊಂದಂ; ಉತ್ತೀರ್ಣತೆಯನ್ನು 
ಪಡೆ: ಸಫಲವಾಗು : ಅವನು ಪರೀಕ್ಷೆಯಲ್ಲಿ ಪಾಸಾಗುವ ನಿರೀಕ್ಷೆ ಇಲ್ಲ 
(ಕೊಂ). ಪಾಸು ಬೀಳು- ಮನಸ್ಸಿಗೆ ಬರು : ಅಂಗಡಿಕಾರನು 
ತೋರಿಸದೆ ಯಾವ ಸೀರೆಯೂ ಅವಳಿಗೆ ಪಾಸು ಬೀಳಲಿಲ್ಲ (6). 
ಪಾಸು ಮಾಡು-೧. ಒಪ್ಪು; ಮೆಚ್ಚು: ವರ ವಾಸು ಮಾಡುವ 
ಗುಂಗಿನಲ್ಲಿಯೇ ಇವನನ್ನು ತಮ್ಮ ಐಂಸಲಿಸ್ಟಿನೊಳಗೇರಿಸಿದರು (ಅತವಾ. ೦೦). 
೨. ಮಂಜೂರು ಮಾಡು; ನಿರ್ಣಯಿಸಂ ; ಠರಾಯಿಸು: ಕವಡ 
ಗಂಟಕರು ಕೂಡಿ ತಮಗೆ ಅನುಕೂಲವಾಗುವಂತೆ ಠರಾವು ಪಾಸೂ 
ಮಾಡಿಕೊಳ್ಳುವ ನಾಟಕವೂ ಅಲ್ಲ (ಅತಣ. ೪). [ಇ Pass) 


ಪಾಸುಂದೊವಲ್‌ (ನಾ). ಹಾಶುವ ಚರ್ಮ: ಕೃಷ್ಣಾಜಿನ : ಆ 


ಜೋಗವಟ್ಟಿಗೆಯುಮಾ ಬೆಳ್ನಡೆಯುಮಾ ಬೆಂಬೂದಿಯ ಪೂಸಂ9 . . . 

ಮೇಣಾ ಪಾಸುಂದೊವಲುಮೆನ್ನೀ ಎಸುಗೆಯ ಕೂರಂಬಿನ ನನೆಯೊಂದು 

ಕುತ್ತೆಸಳ ಜಾಲೆಗೆ ಸೀಕರಿವೋಗದೇಂ ಮಾಣ್ಣುಂ (ಉಮಾಕತ್ಮ. 3೩-೦೬: 
(ಪಾಸು, ಕೊವಲಿ್‌, (ಎತಕೋಲ",)) 


ಪಾಸುಂಪೊಕ್ಕುಂ, ಪಾಸುಪೊಕ್ಕು,. ಪಾಸುಪೊಕ್ಕುಂ, ಹಾಸುಹೊಕ್ಕುು 


(ಅ). ಅಡ್ಡಕ್ಕೂ ಹಾಗೂ ಉದ್ದಕ್ಕೂ; ಓತಪ್ರೋತವಾಗಿ ; 
ಅತ್ತಲೂ ಇತ್ತಲೂ ; ಉದ್ದಗಲವಾಗಿ: ಆ ಸಭೆಯೊಳ್‌ ಹರಿಕರವಿವ್ಮಾಸಂ 
ಗಳ್‌ ನುಡಿಯನಡಕುವಂತಿರೆ ನುಡಿದಂ ಪಂಸುಂಪೊಕ್ಕುಂ ಪರೆದು ಸಭಾ 
ಸದನಂ ತೊಳಗಿ ಬೆಳಗೆ ದಂತಪ್ರಭೆಗಳ್‌ (ಶಂಠಕಾ. ೪-49) ; ಪಾಸುಂಪೊಕ್ಕುಂ 
ಬರಿದು ನಿಚಿತವಚನಕದಂಬಕಮೆರ್ದೆಗೊಳಿಸೆ ಸಭೆಯ ವಿಬುಧಾವಳಿಯಂ 
(ಕಿ9ಶಿಕು.6-0೨9) : ಅಂತಿದಿರುಂ ಬಟ್‌ಯುಂ ಪಾಸುಂಪೊಕ್ಕುಂ . - - ವರಿದಾ 
(ಗರಾಯು, ೩-೨೪ ಕ). ಪಾಸುಪೊಕ್ಕು : ತೊಳಲಿದಳ್‌ ತೊಳತೊಳಲಿ, 
ಬಗೆಯದೆ ಬಳಲೈಯಂ ಬೆಮೆಗೊಂಡ ಪಾಂಗಿನಿಂ ಪಾಸುವೊಕ್ಕಾಗಿ ಬನೆ 
ಬೆಟ್ಟಗಳಲೆಲ್ಲೆಲ್ಲಿಯುಂ ($ಕ್ರಾಂಗ, ೩೨-೦೪೬). ಪಾಸುಪೊಕ್ಕುಂ ತಾಜುಂ 
ಬಟಂಯಂಂ , ಪಾಸುವೊಕ್ಕೂಂ (ಕರ್ಮಾನೆ. ೬೩೩ ರಾಜ್ಮಾ), ಸ: 
ಎಡಹುತ್ತ ತಾಗುತ್ತಲೆಲುಗಳಂ ಮೆಟ್ಟಿ ತನ್ನಡಿಗಳಳುಕಿತ್ತನೇಕ್‌ಯದೆ 
ಹಾಸುಹೊಕ್ಕು ಹನಿದಾಡಿದಂ ಭೂಪಾಲನ (ಚಕಳಾ. 90-93); ದಿಕ್ಕು 
ದಿಕ್ಕಿಗೆ ಕದಲಿಸುವನಶ್ಚವ ಹಾಸುಹೊಕ್ಕಾಗಿ ತುಂಡುತುಂಡಾಗಿ ಸಕ್ಕನೆ 


ಸರಿತದೊಳೇಅರಿ ತೋಲದನೆವೆಯಿಕ್ಕು ವಷ ಅಕೊಳೆರಳ್ಪಾರಿ (ಶರೆತ. ೩೦೨೩೭೩). 


ಅ“ 
ಜದ... 


ಹಾಸುವಲೆ : 


a 


OS 
PR oR ತ ಆಚ ಗಪ್‌ ಅತ್‌ 


ರಾಶತ. ೦೬-೬೭). 


ನೆರೆದುದು (ಹರಾ. 2-6) ; ಹಂಷುವಲೆಗಳಿಂದ ಹರಿವಲೆಬಿಂಂದ 
ಬೇಂಟಿಯ ಜನರಲ್ಲಿ ಘಾಸಿ ಮಾಡುವರು ಮ್ಯುಗಗಳ (ರಾವ:೭. ೦೫-೬3) ; 
ಹಾಸುವಲಿಯಂ ಹರಿವಲೆಭಬುಂಟು ಮರಣದಿಂದ ಎಸೆದರು 
ವಿಪಿನದೊಳ್‌ ಚರೆರು (ಅದ್ಮಿ ಲೂ. ೩-೨೪). [ಪಾಸು - ಬಲಿ] 
ಪಾಸುಗಲ್‌, ಹಾಸುಕಲ್ಲು. ಹಾಸುಗಲು (ನಾ). ೧. ಆಗಲವಾದ 


pS een ತ [AUS 


ಅಲ Hl 
ಪತಾಣೀ ಗಂದ ದೊ:ಳಿಬುನವಮಂರ್ಜಿದ 


ಚಪ್ಪಟೆ ಜಳ wen ಹಳ: 

ಪಚೆ ಮ ಪಾಸುಗಲ್ರ ಬಿನ್ನಾಣದಿನಿಂದ್ರನೀಲವಣಿವೇದಿಕೆಯಿಂಂ . . . ಬಗೆಗೆ 
= [= ಇನ್ನ ಗ್‌ 

ಕ್‌ತುಕವಾಯ್ತು ವಿವಾಹದವುಂಂಟಪಂ (ಉದ್ಧಟ. 6-9). ಹಾಸುಕಲು: ೧. 

ಈ [oe] 

ಪಚ್ಚೆಯ ಹಾಸುಕಲುಗಳಿಂ ಕುರುವಿಂದದ ಜಗತಿಗಳಿಂದ ಕಟ್ಟಿ ಚಿನ್ನದ 

ಗಾರೆಯಂ ವಾಡಿ (ಷ3ಗಂಂ. ೩೩೮-3), ಹಾಸುಗಲ್ಲು : ೧. 
ಪ್ರಾಜಿಯು ಎದ್ದು ಹಾಸುಗಲಿನ ಮೇಲೆ ಕುಳಿತುಕೊಂಡರು 

(ಕೆಂಗಾಳ್ಮ. ೪); ನಾಲ್ಕಾಳ ಆಗಳಿಗೆ ಬಿದ್ದು ಒಡೆದ ಹಾಸುಗಲು ತಗರ 

ಉಳಿಯುವುದೆಂದರೇನಂ ? (ಕಾಲೂಕೆ. ೦೦ ಕಠಾಷಾರ). ವಿ. ಲೆ 

ಹೊಂದಿಸಿರುವ ಕಲು; ನೆಲಕ್ಕೆ ಮೆಟ್ಟಿ ರುವ ಕಬು: ಅವ 

ಕ್‌ ಈ ಸ ಇವ 


ಮನೆಯಲ್ಲಿ ಅಂಗಳಕ್ಕೆ ಹಾಸುಗಲ್ಲು ಹುಕಿದ್ದಾರೆ. (ಕೂತ). ೩. ಕಲ್ಲಿನಿಂದ 
ಮಾಡಿದ ಆಸವನ.--ಬಿಂಚು: ಉದ್ಯಾನದಲ್ಲಿ ಹಾಸುಗಲ್ಲುಗಳಿರ:ವುದರಿಂದ 
ಸಂಜೆ ಕುಳಿತುಕೊಳ್ಳಲು ಅನುಕೂಲವಾಗಿರುತ್ತದೆ (ಕತ). [ಪಾಸ್ಕು* ಕಲ್‌) 
ಪಾಸುಗೆ,, ಪಾಸಿಗೆ. ಹಾಸಿಗೆ. ಹಾಸಗೆ (ನಾ). 
ಮಂಚದ ಮೇಲೆ ಚೆಲ್ವುವೆತ್ತಂಚೆಯ ತುಪ್ಪ ಟಶಂ 
ಪಾಸುಗೆಗಳೇಟುಮನಿಕ್ಕಿ . . 
ಪಾಸಿದೊಡೆ (ಶಾರಫೆ. ೬೩-೦೦೩) ; ಬಸವೇಶ 
ಯಿಂದಲಿ ಬಿಜವತಾಡಿಸ 
೦-೪೦). ಪಾಸಿಗೆ ; 


ಎತ್ತ 
ಲಾ 


ಪಾಸಿಕೆ ಜೆ 


. ಮುಕೂಲಪರಿಚ್ಚ 


ತಂದನು ಮೆಸೆವ ಶರಣರ್ಜನಸಮಿು 


(ಟೆ 


ಪಾಸಿಗೆ ನಾಂಬ ಮಂಂಬದಮಳುಂಬಂ 
ನಲ್ಲರಾ (ಕಂಠ್ರಫು. 6-೩6); ಬೇಸುವುದೊಮ್ಮೆ ಪಿಡಿದು ಶಿ 
ಪಾಸುವುದೊಮ್ಮೆ ಪಾಸಿಗೆಯ (ಹಂ. 9-06). ಹಾಸಿಗೆ: ``ರಯ್ಯಾ, 
ಶಯನೀಯಂ. ಶಯನಂ. ಈ ೩ ಹಾಸಿಗೆ” (ನಾತರಾ. 0೨೩) ಃ ಹರಿಯ 

ಇಸಿಗೆಯಾದನಂತನ ಮಹಿಮೆ ಗೋಚರವೆ (ಸಂಫಶ, ೭-೨) ; ಎನ್ನ 
ಹಾಸಿಗೆಯಂತೆ ಕದ್ದು ಬೆಣ್ಣೆಯ ತಿಂದೆನಂತಿ (ಫ್ರರಂಠ, ೨-೦೯-೩) ; 
ಪರಿಗೆ ಹಾಸಿಗೆಯಾಗಬೇಕೆೇದು ಪಂತಾಳಪುರದಿಂದಲುರಗೇಂದ್ರ ದ 
(ಕಂನಏಿ. ೬-೦೦), ಬದಿಯ ಹಾಸಿಗೆಗಳಲ್ಲಿ ದೊಡ್ಡಮ್ಮ . ಗಂಢ 
ನಿದ್ದೆ ಸೇರಿದ್ದರು (ಮೂಕುರಾ. ೩೦೦). ಹಾಸುಗೆ : "ಪ್ರವೇಣೀ. ಆಸ್ತರಣಂ - 
ಈ ೨ ಹಾಸುಗೆ” (ಹರಾಯು. ೩೦-೦ಕೂ)- 


ಇ 
ಲ 


ಸ್‌ ದ್‌ 
ಸೋದರತ್ತೆ. 


ಹಾಸಿಗೆಪಥ್ಯ ಎ (ವೈದೃಕೀ ರು ಕಾರಣಗಳಿಂದ) ಸಂಭೋಗವನ್ನು 
ವರ್ಜಿಶುವಿಕೆ : ಹಾಸಿಗೆಪಥ್ಯ ನೆಲವತ್ತು ದಿನ ಇದ್ದರೆ ವೀರ್ಯವೃದ್ದಿ 
(ಕಾನುಕಾ. ೨೬೬), ಹಾಸಿಗೆಯ ಊಳಿಗ- ಹಾಸಿಗೆಯನ್ನು ಸಿದ್ದಪಡಿಸುವ 
ಕೆಲಸ. ಊಳಿಗ : ಅರಮುನೆಯಲ್ಲಿ ಸಮುಖದೊಳು 2.ತ್ಮಕಟ್ಟಿಳೆಯಲ್ಲಿ 
ನಡೆ `ಜುವ ಊಳಿಗಗಳು. .. ಪಟ್ಟೆ ಪಾವುಡೆಯ ಊಳಿಗ. ಹಾಸಿಗೆಯ ಊಳಿಗ 


(ಮಶಾಳಂ. 1. 9೩). ಹಾಸಿಗೆಯಿದ್ದಷ್ಟು ಕಾಲು ಚಾಚು - ಆದಾಯಕ್ಕೆ 


—_—————————————— ರ ದ ಗ ಗಡ ಗ ರಂಗ ಚಾ 


೫೫೬೮ 


40 


ಪಾಸೆಎಳಿ 


ತಕ್ಕಂತೆ ವೆಚ್ಚ ಮಾಡು : ಹಾಸಿಗೆಯಿದ್ದಷ್ಟು ಕಾಲು ಜಾಚಬೇಕಷ್ಟೆ 
(ಗ್ರಂಥಾಣ, ೦೦); ಪ್ರತಿಯೊಬ್ಬನೂ ತನ್ನ ಹಾಸಿಗೆಯಿದ್ದಷ್ಟು ಕಾಲು ಚಾಚಿ 
ಕೊಳ್ಳಬೇಕು (ತನ. ೭). ಹಾಸುಗೆ ಹಿಡಿ-ರೋಗದ ಕಾರಣದಿಂದ 
ಮಲಗು: ಖಾಯಿಲೆ ಬೀಳು: ಶೀತದ ಜೊತೆಗೆ ಜ್ವರ, ತಲೆನೋವುಗಳು 
ಸೇರಿಕೊಂಡವು. ಆತ ಹಾಸುಗೆ ಹಿಡಿಯಬೇಕಾಯಿತು (ಕುಡಕೂ. ೦೨೦). 
[ಪಾಸ್ಕು - ಗೆ. / ತುಳು, ಹಾಸಿಗೆ) 

ಪಾಸುಗ್ಗೆ 'ಪಾಸಂಗೆ? ನೋ. 

ಪಾಸುದಳಿರ್‌ (ನು). (ಹಾಸಿಗೆಯಂತೆ) ಹಾಸಿದ ಚಿಗುರೆಲೆ: ಪಾಸುದಳಿರ್‌ 
ಕರಿಂಕುವರಿದಂತಿರೆ ತೊಟ್ಟಲರ್ವಚ್ಚಮಾಕ್ಷಣಂ ಕೇಸುರಿ ಕೊಂಡವೊಲ* ಮಿಗೆ 


ವಖರುಂಟಿ. . . ಕಾಸಿದ ಕಾಮಪುತ್ರಿಕೆವೊಲಿರ್ದಳವಳ" ವಿರಹೋಗ್ರ 
ಪಹ್ನಿಯಿಂ (ಉಂತೀಕ್ಕ. ೩-೦೦೦). ([ಪಾಸ್ಕು--ತಳಿರ್‌್‌) 
ಪಾಸುಪೊಕ್ಕು, `ಪಾನ್ಕು' ಪರಾ. 


ಪಾಸುಪೊಕು 2 
ಪಾಸುಪೊಕು ೦ 


ಎ ಸುಂಪೊಕ್ಕುಂ > ನೋ. 
ಇಸುಂಪೊಕು೦` ನೋ. 


3/ಪಾಸುಪೋರ್ಟು ` ಪಾಸ್ಪೋರ್ಟು ' ನೋ. 


ಪಾಸುಮಂಚ ' ಪಾಸುವುಚ ' ನೋ. 

ಪಾಸುಮಣೆ. ಹಾಸುಮಣೆ (ನಾ). ೧. ಅಗಲವಾದ ಮಣೆ, - 
ಪೀಠ: ಹಾಸುಮಂಚವರಳ್ಗ ಳುಯ್ಯಲುವಾಸುಮಣೆ[ಶಾಕಾಂ. ಣಿ]ತಲೆಗಿಂಬು 
ಮೇಲ್ಮಡಿವಾಸು . . . ಒಪ್ಪೆ ವಿಳಾಸವಿಭ್ರಮದಂಗವಣೆಯ ವಳಾಸಿನೀವಾಸ 
(ಏಸಫು. ೦೨.೯೪). ಹಾಸುಮಣೆ : ೧. F೯ಟಗ್ಣಗಳಿಗೆ ವಾಾನವನ ದೇಹದಲ್ಲಿ 
ಹಾಸುಮಣೆ ಹಾಕಿದಂತಾಗಿದೆ (ಮುಮೋಸಂ- ೨೩೦). ೨. ಪಗಡೆಯಾಟದ 
ಹಲಗೆ: ಆ ಕಾಯಿಗಳೋ . . . ಹಾಸುಮುಣೆಯು ಮೇಲೆ ಮಾಯೆಯ 
ಕೆ೦ಡಗಳಂತೆ ಧುಮುಕುತ್ತವೆ (ಭಾಕರ. ೨೩). ೩. ನೇಯ್ಗೆಯ ಹಾಸು 
ಇರುವ ಮಣೆ : ಬೆಳೆದು ಬಂದ ಹತ್ತೀನೇ ಪಿಡಿದು; ಹತ್ತೀನೇ ಪಿಡಿ 
ದಳ್ಳಿ ₹ ಇಕ್ಕೆ ರಾಮರು ಫಿದಿಮೋ ಎಳ್ಲಿಡೆ ಬಿಲ್ಲು ಜೋಳದ ಗಿಣಿಕೇಲ್‌ 
ಹಂಜೀ ಹೂಸುಮಣೆಯಂಬಿಗೆ ಆಧಾರ, ಅರಕಾಸಿಗೆ ಒಂದು 
ಕವರನೆ ಹೂಡಿ (ನಾಶದ. ೦೪೦). [ ಪಾಸ್ಕು 4 ಮಣೆ ] 

ಪಾಸುವಂಚ. ಪಾಸುಮಂಚ. ಹಾಸುಮಂಚ (ನಾ). ಅಗಲವಾದ 

ಸುಪ್ತತ್ತಿಗೆಯ ಪಾಸುವಂಚದೊಳು ಸಲ್ಲಲಿತ ಸುಮಗಂಧವಂಂ 

ಪಾಸುಮಂಚ : 
ಕೂಟ್ಲಿಗೆ ಕೊಲ್ಲಾರ ಕೀಲೂರ ಹೊಜಕಿಯ ತಾಳ್ದೊಟ್ಟಿಗಳ್‌ ಪಾಸುಮಂಚ 
ಗಳು ಪೆಟ್ಟಿಗೆ ಭಂಡಾರ ಬೊಕ್ಕಸ ಸಾಗಿ ಬಂದೊಟ್ಟುಗೂಡಿದುವು ಬೀಡಿ 
ನೊಳು (ಕರತ. ೨೩-೪೫೪. ಹಾಸುಮಂಚ : ರತಿಗೇಹಂ ಹಾಸುಮಂಚಂ 

. ವೀಣೆ ನೆತ್ತಂ ಸಹಚರಿಯಿ ವನುಳ್ಳೆಂಗದರ್ಗೈಕರೂಪಾನ್ವಿತೆ ಜಾಣು 
ಳ್ಳಾಕೆ ವಿಟರ್ಗಭಿಮತವಂಂ ಕಾಮಸಾವತ್ರಾಜ್ಯದೊಳ್ತಂ 
(ಸೂಸು. ೮೪-೨); ಗಿಳಿಗೆ ಹಾಸಿದಳು ಹಾಸುಮಂಚವ ಅಳಿಯನ ಪಂಜರ 
ಇಳಗಿರಿ3 (ಫುರಂಡ, ೦-೦೦೦-೬). ( ಪಾಸ್ಮು ಮಂಚ) 

ಪಾಸುವಲೆ ` ಪಾಸುಯಲೆ ' ನೋ. 

ಪಾಸುವೊಕ್ಕು ಪಾಸ್ಕು ' ಪರಾ. 

ಪಾಸುಳಿ (ಕ್ರಿ).- ಹಗ್ಗವನ್ನು ಕಳಚು : ನಾಯ್ಲುಳಂ ಪಾಸುಳಿದು ಬಿಡುವ 

. . ಬಿಲ್ಲರಲ್ಲಿಯ ತಂಡಮೆಸೆದುದು (ತತುಫ್ರ. ೨-೦-೨೩). 
[ ಪಾಸ್ಕು (ಪಾಸ್ಕ) -- ಉಳ್ಳಿ (ಉಟ) ] 


ವಿಡಿದು : 


ಸೂಡಿ ತಾಂಬೂಲವಂಂ ವಮೆ:ಲಲಿತತ್ತಿ (ಮಹಾ. ೨೨-೩೬). 


ಮಾಟ್ಕುಂ 


ಪಾಸೆ, ` ಪಾವಸೆ ' ನೋ. 

ಪಾಸ್ಕೆ 'ಫಾಸೆ' ನೋ. 

ಪಾಸೆಎಳಿ (ನಾ). ಹಾವಸೆಯ ಎಳೆ,-ನೂಲಂ ; ಕುವಳಯಕುಟ್ಮಳಾ 
ವಳಿಯ ಪೆರ್ಗಳೆಯಂ ನೆಗೆದೇಖ* ಲಾಗಿಸುತ್ತೆ .. . ಪಾಸೆಎಳಿಯೊಳ್‌ 


ಪಾಸ್ಫೋರ್ಟು 


ಪುದಾಡಿ ತರೆಂ"ಸಂಘಸಂಭೆಸರವವಾದ, ಕಾಡಿದುದು ಕೂಡೆ ರುಷಂ ಪೊಸ 
ಡೊಂಬನೆಂಬಿನಂ (638. ೨-೩೨). [ ಪಂಸ್ಕೆ (ಎವಪಾವಸೆ) ೬ ಮಿಳಿ ) 
ಪಾಸ್ಫೋರ್ಟು, ಪಾಸುಪೋರ್ಟೂ (ನಾ). ಇತರ ದೇಶಗಳಲ್ಲಿ ಪ್ರವಾಸ 
ಮಾಡುವುದಕ್ಕೂ ಹಂಗೆ ಪ್ರವಾಸ ಮಾಡುವಾಗ ತಕ, ಸಂರಕ್ಷಣೆ 
ಯನನ್ನಿ ಪಡೆಯುವ ಹಕಿ ೈರುವುದಕ್ಕೂ ಆ ದೇಶದ ನಿಯುಕ್ತಾಧಿ 
ಇರಿಯು ಕೊಡುವ ಪ್ರವಾಸುಧಿಕಾರಪತ್ರ ; ; ರಹದಾರಿ: 
* ಪ್ರವಾಸದ ರಹದಾರಿ ; ಪ್ರವಾಸಿಪತ್ರ, ; ವಾಸ್‌ಪೊ:ರ್ಟು" (೩೩೨೧೦೭೬. 
ಇಸುಪೋರ್ಟು : 'ನಾನು ನಿಜಕ್ಕೂ ಬ್ರಿಟಿಷ” ಪ್ರಜೆ.' 
ಪಾಸುಪೋರ್ಟನ್ನು ತಂದಿದ್ದರಾಗಿತ್ತು ಎಂದುಕೊಂಡ (ಕೂಸ॥. ೨೭೭). 
[ +0. Passport ) 
ಹಾಸ್ಟುಕ್‌ (ನಾ). ಬ್ಯುಂಕಿನವರು, ಠೇವಣಿದಾರನು ತಮ್ಮ ಬ್ಯಾಂಕಿನಲ್ಲಿ 
ಇಟ್ಟ ಮತ್ತು ತೆಗೆದುಕೊಂಡ ಹಣದ ಲೆಕ್ಕವನ್ನು ಬರೆದುಕೊಡುವ 


ಶಕ್ರಿನಿ. ೩೦). 


ಲೆಕದ ಪು5ಕ: ಇದನ್ನೆಲ್ಲ ಕುಳಕ್ಕೆ ಖುಸ್‌ಬುಕ*್‌ ಎಂಬ ಲದ 
ಪ್ರರ್ತ್ರ್ವದಲ್ಲೂ ಬರೆದು ಆಗಿಂದಾಗ್ಗೆ ತಿಳಿವಳಿಕೆ ಕೊಡುವರು (ಜಾತ್ರ. 
an wal). { +0. Passbook ) 

ಪಾಹರೆ 'ಪಹರೆ' ನೋ. 

ಪಾಹಿ (ಅ). ಕಾಪೂಡು, ರಕ್ಷಿಣು ಎಂಬರ್ಥದ ಸಂಸ್ಕೃತ ಧಾತುಎನ 
ಎಧ್ಯರ್ಥದ ಆಖ್ಯಾತರೂಪ : ಇಂದುಧರನೇ ಬಾಹಿ ವಿಶ್ವೀಶ್ವರನೆ ಪೂಹಿ 
ಕಂದುಗೊರಳನೆ ಪಾಹಿ ೬ ಪಟನಾಟ ಪಾಹಿ (2 ಕ. ೨೦-೪. ' ದೇಹ್ಮಿ' 
ಪರಾ. [ ಸೆಂ.) 

ಪಾಹುಡ, ' ಪಾವುಡ,' ನೋ. 

ಹಾಹುಡ್ಮ ' ಸವತಃ *: ನೋ. 

ಪಾಳ್‌ 'ಪಾಟಯ್‌ 'ನೊ 

ಪಾಳ, ' ಪಾಲ ' ಸ 

ಪಾಳ ' ಪಾಲ್ಮ ' ನೋ. 

ಪಾಳಂಬಡು ' ಪಾಟಂಬಡು ' ನೋ. 

ಖಾಳಡವಿ (ನಾ). ನಿರ್ಜನವುದ ಅರಣ್ಯ ; ಘೋರಾರಣ್ಯ : ಜಾಂ 


ಪಂಳಡವಿಯೊಳ್ಟಸುಳೆಯಂ ಕೊಂಡುಬಹುದೆಂಡು ಹೆ.ಳಿದೊಡೆ ಚಂಡ:ಲ 
ರಂದುಳುಹಿ ಬಂದರಹುದು (ಕಲರ. ೨-೨೪). 
(ಪಾಳ್‌ (ಪಾಟು) + ಆಡಂ) 
ಡಿ ಪಾಳತ "ಹುಳತ' ನೋ. 
ಖಾಳತಿ. ಪಾಳ್ತಿ (ನಾ). (ಕಳ್ಳನಂತೆ) ಬೇರೆಯವರ ಚಲನವಲನಗಳನ್ನು 
ಗುಪ್ತವಾಗಿ ನೋಡುತ್ತಿ ರುವಿಕೆ ; ಸಮಯಾವಕಾಶಗಳನ್ನು ಕಾದಂ 
ನೋಡುವಿಕೆ; ಹೊಂಚುಹಾಕುವಿಕೆ ; ಸದ್ಮು ಮಾಡದೆ ಆ ತಿಳಿಯಾ 
ದಂತೆ ಕ್ರುದ್ಧಜನರು ಪಾಳತಿಯಲ್ಲಿ ಬಂದು ಒಳಬಿದ್ದು ಸಿಂಚರಿಸುವ ತೆರ 
ನಾಗಿದೆ (ಯಕ್ಷರ. ೪-೨೭); ಪನಳತಿಯಲಿ ಬರುವಾ ಕರುಗಳ ಕಣ್ಣು 
ಗಳನೆ ಬಿಡುವಾ ಬ:ಲೀರನು ಬಡಿದೋಡುವ ಕಾಡುವ (ಕ್ರೀಕ್ಮಶಾ. ೬೦-೪). 
ಪಾಲ್ತಿ : ಇಬ್ಬ ರೊಬದ್ಧಾಷರೆ೨ .. . ಹಿಂದಿನ ಜಂಕ್ಸೈನ್ನಿಂದ ಅವರ ಮ್ಯಾಲ 
ಪಾಳ ಇಟಗೆ yon ಬಂದಾರೆ (ಕೊತಂತಾ, ೦೦೬), 
ಪಾಳತಿಯುಡು, ಪಾಳತಿ ಇಡು, ಪಾಳತಿಡು - ಕಣ್ಣಿಡು ; ಕಾವಲಿರು : 
ನಾವಿನ್ನು ಅವರೆ ಮೇಲೆ ಪಂಳೆತಿಯಿಡಬೇಕಲ್ಲ?(ಕೃತಕ್ಕೆ. ೭); ಅವರು. - - 
ಅವನ ಮೆ:ಲೆ ಸೂಕ್ಷ್ಮವಾಗಿ ಪೂಳಕಿ ಇಟ್ಟರೆ: (ಸಮಣ. ೪೭೨); ನೀನು 
- ಗಂಡನ ಜೀವನದ ಬಗ್ಗೆ ಪಾಳತಿ ಇಡುವ ಧೈರ್ಯಶಾಲಿ (ಮುಕ್ತ ಲಿ. 
೦8೮); ಶ್ರೀನಿವಃಸ ನಿನ್ನ ಭಕ್ತಿ ಮಾಣದಘಾವಂತನೆಂದು 
ಪಾಳತಿಟ್ಟರೇನ: ಹೇಳಲ್ಕೊ: (ಶ್ರಸಕೀ. 3೨-೦). 
[೯ ಮರಾ. ಪಃಳತ, ಪಾಳತಿ: ಪಾಳಧ, 


ಹೀನಜನರ* 


ಐ:ಳಧೀ ) 


೫೫೬೯ 


ಪಾಳಿ, 


ಪಾಳತಿಗಾರ (ನಾ). ಗುಪ್ತಚಾರ ; ಬೇಹ:ಗಾರ: ಪಕ್ಷದ ನರ 
ವರ್ತೆಮಾನವನ್ನು ಆ ಪಕ್ಷದವರಿಗೂ, ಆ ಪಕ್ಷದವನ ವರ್ತಮಾನವನ್ನು ಈ 
ಪಕ್ಷದವರಿಗೂ ಹೇಳುತ್ತ ಅನೆ:ಕ ಜನ ಪಂಳತಿಗಾರರು ಹೇರಳವಾದ ಹಣ 

ಸಂಖದಿಸಿಕೊಂಡರ: (8ಕಂಗ. 3೦೪). 

[ಪಂಭತಿ 4 -ಕಾರ್ಗ(<ಎ - ಕಾಅ)] 

ಪಾಳೆದಿವ್ಮ (ನಾ). ಕಾಯಿಸಿದ ಕಬ್ಬಿಣದ ಕುಳವನ್ನು ಹಿಡಿದ: ತಾನು 
ಸತ್ಯವೆಂತನೆ ನೆಂದಂ ಸಿದ್ಧಪಡಿ- ಂವ ಒಂದಂ ದಿವ, : ಆ ಶಿ:ಶಕ್ತಿಃ!ಳು 
.ಪ: ಳದಿದ್ಕವಂ ಹಿಡಿಎಹೆತದು (ಶುುಂ೦0ಾ. IX. ೬೦೫ ; 22 ಏಡು ಶಕ?) 
ದಿವ್ಮಗಳಲ್ಲಿ ಬಹುಪುಚಲಿತವಿದ್ದುದೆಂದರೆ ' ಪಂಳದಿವ್ಯ ' ಅಧವಾ 
* ಘುಲದಿವ್ಯ'.- ಕಾಸಿದ ಲೊ:ಹನನ್ನ್ನ ಕೈಯಲ್ಲಿ ಹಿಡಿಯು ವುದನ್ನೆ ೬ ಪಳ 
ದಿವೈವೆಂದು ಕರೆದಿರುವುದು (೫6. ೩99). [ ಪಾಳ್ಯ (ಎವಸಲ್ಮ) 4, ] 

ಪಾಳಯ " ಪಾಳೆಯ' ನೋ. 

ಪಾಳೆಯಗಾರ ' ಪಾಳೆಯಂಗಾರ ' ನೋ. 

ಪಾಳಯಪಟ್ಟು ` ಪಾಳೆಯ:ಪೆಟ್ಟ' ನೋ. 

ಪಾಳವಿ (ನಾ). -ಪಾಳವಿಗ : ತ್ರಿಕಾಲಫೋಗು ಮಾಡುವ ಪುಳಎಗಳಿರ್ವ್ವರೆ 
ಮದ್ಧಳಿಕಾಅರು ನಾಲ್ವರ್ಗ್ಗಂ ಮತ್ತರೆ? (ರೆ) ಹೂಡುವ ಸಮ:ದ.ಮಯ 
ರೆಂಡರ್ನೃಂ ಮ್ತರ: ೬೦ ಪುತ್ರವೆ2ಡರ್ಕ್ಯಂ ಮತ್ತ ೪೦626. ೯-೬-೩೨೩: 

Pp ಇದು `ಪಾಳವಿಗರಿರ್ವರು ' ಎಂದಿರಬಹುದೆ? 

(«ಎ ಪಾಳವಿಗ?] 

ಪಾಳವಿಗೆ (ನಾ). ಮದ್ದಳೆ ಮುಂತಾದ ಚರ್ಮವಾದ್ಯಗಳನ್ನು ನುಡಿಸಂ 
ವವನು(?): ಪೂಜಾರಿಗೆ ವ.ತ್ವರು ೧೦ ಘಳಿಗೆಯ ಮಾಣಿಯಗ್ಗೆ ೯ ಮತ್ತರೆ: 
೧೬ ಪುಳವಿಗ:ಗೆ ಮತ್ತರೆ; ೧೨ ಪಾತ್ರಕ್ಕೆ ಮತ್ತರೆ ೧೨ (8339. 1೩-।, 

[ಆ ಪೆಬಹ,?] 


ವನ್ನು 


1083): 


೦೩೩-೨೯೪; 1068), 


ಪಾಳಾಸ. ಪಳಾಸ (ನಾ). ಕಂದಂರೆಯಂನ್ನು ಕಟ್ಪವ ಹಗ್ಗೆ: ಮತ್ತಂ 
ಮಂದುರದೊಳ್‌ ನಟ್ಟ ಕೆಚ್ಚಿನ ಮಂಡಿಗೆ ಮಂಜ್‌ಯೆ ಪಾಳಾಸಂ ಪಜಯ 


ಪೊಜವುಟ್ಟು ನೆರವಿಯನುರವಣಿಸಿ ವಾಯ್ತು ಬಿ:ದಿ-ರಿದಾಜ*ಗೆ ೧೦ಡು 

- ಫೊಜಿಕಾಲೊಳ್‌ ನಡೆವ ಸುಕಳಾಶ್ವಮಂ ಬೆ:ಗದಿ೨ ಬೆ:ಗೆವಾಯ್ತು 
(ಗಿಂಳ. ೨-೦೦ ರೆ), ಮುಡಿಗೆಯಂಂ ಮುಜಿದು ಕರಂ ದೃಢ5ನಿಸಿದ ಪಾಳಾಸ 
ಮನಶ್ರಮದಿಂದಂ ಐಜ್‌ದು ಒಂದಆಕೊಳೊಂದು ತೊಡಂಕಿ ಬಿಸಿಲುಕುದ.ರೆ 
ಯ:0ದದಿ ಐರಿದವು ಪ್ರರವೀಧಿಗಳೊಳೆ (ಕುರು: ದಬ್ಬುಕ ಪಾಳಾಸ 
ದೆಸೆಮಿಳಿ ಚೆಲ್ಲಹ ಕಬ್ಬಿ ತಾಣೆ ಮೇಲಕ್ಕೆ ಉಬ್ಬಲೀಯದ ಕಬ ನದ ಗುಂಡು 
ಪಂಡಿಗಳಬ್ಬರವಿ:ರೆ ಸುಮ್ಮನಿಹುದು (೪:0೫. ೯-೩೬:. ಪಳಾಸ: ಆ ಭದ್ರ 


೬ 03-438; 


ಹಸ್ತಿ... ಕೆಲವು ತೆ:ಜಿಗಳನು ತಿವಿಯೆ ಕಂಡೆದ್ದುವು ಕೆಲವು ಪಳಾಸವ 
ಕೊಂಡು (ವಾಗಳು. ಓಳ). [?) 

ಪಾಳಿ, ' ಪಾಡ್ಕಿ' ನೋ. 

ಪಾಳಿ ` ಪಾರ್ಮ್‌ ' ನೋ. 

ಪಾಳ್ಕಿ ' ಪಾಟ್ಮಿ` ನೋ. 


ಪಾಳ್ಮಿ (ನಾ). ಪುಡಿ; ಹುಡಿ; ಚೂರ್ಣ : ಕಾಶ್ಮೀರಸಾರಾಸಹಾಸೀರ್ವೂರ 
ಪಾಳಿಸಮ್ಮಿಶ್ರಿತತಾಂಬೂಲರಾನಪರಿಚುಂಬಿತಬಿಂಬಾಧರರಾಗವದನನುಂ . . . 
ದ.ರೀಕೃತಸು[ರ]ಕುಮಾರಸಾಂದರ್ಯನುವೆುನಿಸ್ಕಿಸುಳುತ. ೦೦-೦೨೩ವ). 


[ಆ ಸಂ. ಪಾರೀಃ) 
ಪಾಳ್ಕಿ ' ಪಾಲ್ಮಿ ' ನೋ. 
ಪಾಳ್ಮಿ " ಪಾಲ್ಮಿ: ನೋ. 
ಪಾಳಿ, (ನಂ). ಮೊಳಕಾಲಿನ ಸಂದು: ಬಾಹ್ಯದ ವೆಣಲಕಾಲ್‌ ₹ಟಕಕೆ 
ಬೇಹುಮ ತಾಂ ವಾಸ(?)ಖೆ:0ಬ ವೆಸರದಕೆಕ್ಕಂ (6ಕ್ಕಕಿ. ೯-೩೩): 
ಮೊಣಕಾಲ ಟಕಕ್ಕೆ ಐಳಿಯೆಂಬ ಪೆ:ರಕ್ಕ್ಶು: (ಅಕ್ಕ. 66-30): [?) 


ಬಾಳಿಕೆಟ್ಟು 


ಪ 


ಪಾಳಕಟ್ಟು (ನಾ). ಒಂದು ದೇಶ (?) : ಆ ಸವಮಣ್ಣೆ ಆಯಿಯ 
ಒಡಸಣ ಕೋಡಿಯಿ ಪಡುಎಲ್ರಾಳಿಕಟ್ಟಿನೆ ಮೋಟಗ]ಳಿವು ಒಸುಹು 


ತೋಂಟಬರಾಗಿ ಪಡುವಣಭ ಗದೊಳ್‌ ಮೇಣ್ಟೆಯ ಬಟ್ಟೆಯ ಎಂಟ್ಟೆ 


ಒಡಗಣ ಸೀಮೆ: (sas ೫1-1. ೩6.80; ತ:. 1045). [? ) 
ಸಾಲಾ ಧವಳಹಾರಂಗಳೆ..'ಕೇಂ 


ಪಾಳಿಕೇತನ (ನಾ). ರುದ ಧ್ವಜ ಕಃ 


ಫೊಳಿದುಷೊ ನವಿ ನಚಿ ESR SSNS (ನಂತೆ. 
93-೬) ; ಪಂಳಿಕೆ:ತನೇುಳಂಗಳಂ ಮುರುತ್ತಾಳಚಾಮುಕರಪಲ್ಲವಂಗಳಿಂ 
ಲಿ.ಳಿಬಿ:ಂ ತಳೆದು ರಂಜಿಸಿತ, ತದ್ದಾಳಕೋತ್ತವ:ನ ಮುಂದೆ ಇಂ 
(ಪರತಿ, 0-6... ೨. ಚಾಲುಕ್ಕರ ಹ ಗೆ ಲೌಕಿಕಪಾ 

ಮೈಶ್ವರ್ಯ ನ ಇಚಕವ ಹ ಒನದಂ ಚಿಹ್ನೆ ದಂಂಂದೆ 
ವರಿವ ಧವಳಚ್ಛತ್ರ ಚಂದ್ರಾದಿತ್ಮ ಚ ರಾಜಚಿಹ್ನ:ಗಳು 


ಕೊಟಗುನ ಮಂಗಳೆತೂರ್ಮಂಗಳಿಸೆಯೆ: (ಕುಶ. ಆವ. ಭ ಹಾರ, 
ವ್ರ, ನವಿಲು, ಕಮಲ, ಹಂಸ, ವಿಶಾನಂ, ಸಿಂಹ, ವೃಪಭೆ, ಆನೆ, 
ಚಕ್ರ-ಈ ೧೦ ಲಾಂಛನಗಳು ಳ್ಳ ಧ್ವಜಗಳ ಹೆತ್ತು ಸಾಲುಗಳಂ 


ನಾಲ್ಕೂಕಡೆಗೆ ಚೆತಂರ ವಾಗಿ ಇರುತ್ತೆ ವೆ; ಪ್ರೈತಿಯೆಇಂದಂ ಸಂಲಿ 
ನಲ್ಲಿ ಒಂದೊಂದ ಲುಂಭನದ ೧೦೮ ಧ್ವಜಗಳಿರಂತ್ತವೆ; ಎಂದ 

ಓಂದು ದಿಕ್ಕಿಗೆ ೧೦೮೨ ಧ್ವ ಜಗಳಂಬಂತಂ. ಹೀ; ನಾಲ್ಕು ದಿಕ್ಕು 
ಗಳಿಗೂ ಕೂಡಿ ೪೩೨೦ ಧ್ವಜಗಳದ:ವು. ಈ ರೀತಿಯಂ ನ್‌ 


ರಚನೆ. ಪಾಲಿಕೆ:ತನ 
'ಪಾಳಿಧಜ' ಪರಾ. ([ಪೂಳ್ಳಿ ನಹ ಲ ಕಾನ) 


ಮ eT ™ 
ದಂಬದಣವ್ವಧಿವನ (ವೆನಅಂ. ೦೯೩೦, ೭೬-೨೦; 1080). 


[ಪಾಳ (ಎಪಾಟಂ) ಇಕ್ಕು ) 


ಕ್ರ ವೆ 4 
ಮಾಟ್‌ಗೆಡಂು 


ಪಾಳಿಗೆಡು ' 
ಪಾಳಿತೋರಣ (ನಾ). 
ಶೋಭೆಯನ:ಚಿತ ಚಾರ:ಕೀರ್ಣಪಣ್ಣಾ 


ಎ. ಸುಂಔರರಾಜವಮಾರ್ಗವುಂ 


ನೋ. 
ಸಾಲಾಗಿರುವ ತೋರಣ : ಆಯತರಂಗವಲ್ಲಿವರಿ 
ಯ.ಧ ಪಾಳಿತೋರಣವಎರಾಜಿತವಂಂ 
ಶ್ರಿ: ನಿವಾಸಮಂ ಪ್ಲಗೆ ನೃಪೇಶ್ವರ 
ನ್ಶಕೆಯ.9 ₹ನಿವತಾರನುಂ (ಉತಿತಿ. ೩-1). " ಪಾಳಿಕೇತನ ' ಪರಾ 
[ ಪಾಳ್ಯಿ (ಎ ಪಾಲ್ಮಿ) 4 ತೋರೆಣ ) 
ಪಾಳಿದಪ್ಪು (ಕ್ರಿ). ೧. ಕ್ರಮ ತಪ್ಪೆ: ತಾಳಲಯ.ಸಂಗೀತವಾದ್ಮಯತಿಗಳ 
ಗತಿಗೆ ಪಾಳಿದಪ್ತದೆ ಬೆರ್ತನಂಗೆಯ್ದು (ಳಿಸುವ ಕೇಳಿಕೆಗಳಿಂ (ಕರ್ಮಣಾ. ೯-೩೬). 
೨. ಕೆಟ್ಟಹೋಗು ; ಹಾಳಾಗು: ಕಾರ್ಯದ ಹವನಿದು ಪಾಳಿದಪ್ಪಿ 
ದನು (ವತ ೦೨-೬೪). [ ಪಾಳ್ಕಿ (ಎಪಾಬಸ್ಕಿ) + ತಪ್ಪ] 
ಪಾಳಿಧ್ವಜ (ನಾ). ೧. *ಪುಳಿಕೇತನ ೧: ಚೆಳ್ಳೊಡೆಗಳುಂ 
೧೪೦೦ . . . ವೊದಲಾಗೊಡೆಯ ರಾಜ್ಯಚಿಹ್ನಂಗಳ ವಮಖೂದೆ 
; ರಾಜಚೆಷ್ನ ಪಾಳಿಧ್ವಜಸಂಕಂಲಪಖುಂ, 


ಪಾಳಿದ್ದಜಂ 
ಪಂಯೆು 
ಭಟಕಟಿಕವ; 
(ಶಂರಾಮಾ, ೨-೦3;. 
ಪಾರಮೈೈಶ್ಶ ಶ್ವರ್ಯ 
ಶ್ರೀಪೃ ಥಿ ಲಭ ವಾಂ ಕಾರಿ 
ಸರ್ವಾನೇವ[ಎತಾಜ್ದಾ ಲ] ಸ ಯಾತಿ 
[ ನಾಳ (ಪಾಲಿ) ಧ್ವಜ ] 
ರಾಗದ 
ಮಹಾಧ್ವಜಂ (ಶುಶ23. ೦೪-೦೩4); ಕಲ್ಲ ಜ 
-೨ಹಾಧ್ವ ಜಂಗಳ ಪಿಡಿದು ಐ.ಂದವಂದನೆ 


[ ಪಾಳಿ (ಎಪಾಲ್ಮಿ) + ಮಹಾಧ್ವಜ ] 


(೩93, 
XX. 683). 
ಪಾಳಿಮಹೂಧ್ವಜ (ನಾ). 
ಪಪ್ಪಸುಗೆಯು ನೀಳ್ತೆ ಕೆ:ದಳಿರೆ ಪಾಳಿದ 
ರೋಳಿಯೆ) 
ನಡೆದರ* (ಅಪು. ೪.35). 


9-೬; 


ಪುಂಜದನ್ನೆ 


ಪಾಳಿ 


೫೫೭೦ 


ಐಾಳುಭೊಮಿ 


ಪಾಳಿಲ್‌ ' ಪಾಟಿಲ್‌ ' ನೋ. 
ಪಾಳಿವ (ನಾ). (?): ಸೋಪಿನ ತೋಪಿನ ಪಟಹದ ಕೋಪಿನ ಪಾಳಿವಡ 
ಗೋರಿವೇಂಟೆಗೆ ಮತ್ತಂ ಚಾಪಪ್ರವೀಣರುದ್ಧತಕೋಪರ್ನಡೆತಂದರಲ್ಲಿ 


ವಂದೆ ಪುಳಿಂದರ (ಶ.345:. ೩-೦:9)- [?) 
6 [ಪಾಳಿವೆಟು (ಕ್ರಿ). ಸಾಲಂಗಟ್ಟು ; ಸಾಲಾಗಿರು: ಅಂಬುಧಿಯ ತರಂಗದ 
ಬೆಂಬಳಿಯೊಳ್‌ ಪಂದ ವಹಿತ್ರಂಗಳಂತೆ ತುರಂಗದ ಬೆಂಬಳಿಯೊಳ್ಳೆ೦ದು 


ಪಾಳಿವೆತ್ತ ರಥಂಗಳಿಂ (ಕಾ8ಕೇ. ೩-೦೦ ನ). 
[ಪಾಳ್ಕಿ ನಾ *ಪೆಲ್ಮು) 
ಪಾಳಿಸ್ಕು ' ಪಾಟಿಸಲ್ಮಿ ಸ 
10 ಪಾಳಿಸ್ಕು (ಕ್ರಿ). ೧. ಸೀಳು: 
es ಯುಂ ೩ ಕತ್ತಿ 
| ಯೆಂದ: ನು 
ಸ; ಆ ಜಡ ಯ 


ಸಿಗಿ: ಆತ: ಶಸ್ತ್ರೆದಿಎ ಗಲ್ಲರುಂ ಪಾಳಿಸಿ ವ್ರಣ 
ಯಿಂದೆತ್ತಿ ತೊ ಅ:ಯಿದ: ತ:ಡ:ಲವ್ಕಾಧಿ 
೯ಶ. ೪೩.೨೭ ನ); ತರಗದ ಕಿವಿಜಂ ಪಾಳಿಸಿ 

೨ಣಜಲಂ ಪಾಯ್ತುರೆ:ತಿರೆ ದೀರ್ಫೆಜೀವಿ 
ಪಂಳಿಸುವ ಪರಶುವಿನ ಧಾಳಾಧೂಳಿ 
ಶುಕಪಿಕ ಪಾಳಿಸಿದ ನಖಹತಿಯ ಚೊಕ 
ಪಫಶ್ರವುವ (ಶೊರೆಗ. 8-೩-04): 
ಪಂಳಿಸಿದನಹಿತರನ:ಗಿದನುಸುರು7ಳ 
೨೬)- ಟ್ಟಿಸಂ; ಸೋಲಿಸು: ಏಳಿಸೆ 
ದೂರ್ದೆಯನುರೋರ: ಹ ಜ್ಜ ಎನಿಕೊಂಭೆರೋಜಭಿ ಸ ತ 
ಇ ಚನಂಂಶು ವಿಗೆ ಲಾಡೆಯನಾು ಜಯಕೇತುಲೀಲೆಯಂ ಏಳಿಸೆ ವೇಲು 
ದಂದುಗೆಯ ನುದ್ದನಿ ದ:ಂದ.ಭಿರಾನದಂದ-29 ಚಾಳಿಸೆ ಬಂದು ತದ್ಗಮತೆ 
ಬೊರಿನದು ನೋಡಿದಳ್‌ 


೦೦-೪) ; 


(ತಂಪ್ರಫ್ರ 0೦-೩:; ಬಂದ ಮಾಕಂದ 
| ದೊನ್ನೆ [ಶಾ232. NS ಪ.ಳಿಸು-ರ್ಥವಗ್ಗಿದ ಬ 
i ಜ್ಹಳಿಪಂ ತಾಳ್ತೂ ಗುಣಂ ರಜಕ್ಕೆಸೆಯೆ ಪೇಬ್ದಂ ... 
| [ ಆ ಮಾಟಿ; ] 


ಸತ (ಅತಂತ್ರ. 
85 
"ಪಾಲಿಂ' ನೋ 

ಪಾಳು "ಪಾಟ್‌ "ನೋ. 
ಪಾಳೆಕೋಡಕೆಆ್‌ (ನು). ಒಂದಂ ಊರಿನ ಹೆ5ರು: ಪೆರ್ಗ್ಗಡೆಗೌಡ 


ಶ್ರೀಪುಲಿ ಅಗಳಿಪನ್ನೆರಡುಮವಾಳೆ ಪಂಳುಕೋಡಕೆಜಕೆಯು 'ಆಯ್ದೊ ನಿ 
30] ಕಾದು ವತ್ತೊನ್ನಿ ಪ್ರಸಾದುಗೆಯ್ದೊರ್‌ (ಶಂ. 0೪೬ 9-೬7 
೪ನಡು ಕಠ). [? +6) 


ಪೂಳುಗೆಡೆ (ಕ್ರಿ). ಹಾಳಾಗು ; ನಾಶವಾಗು : ದೇನಶಾಶಾಸ್ಥ ಸ್ವೈಜ್ಞರೆ ವತತ್ತು 
ಕವಿಗಳ ನೆಲೆವೀಡೂ ಆಗಿದ್ದ ಪೂರ್ವಇರಾನೆಲ್ಲ ಘಾಖಿಗತತ ನೆಲಸವ್ಯ 
ವಾಬಿ:ತು (ಇಸ್ಲಾಂಸಂ. ೪4). [ ಪಾಳು (ಎ ಪಾಟು) + ಕಡೆ ] 
38 ಪಾಳುಗೈ ಪಾಳ್ಗೆ ಯ್‌ ' ನೋ. 
| ಪಾಳುಬೀಳು 2. ಹಾಳಂಬೀಳು (ಕ್ರಿ). ಹಾಳಾಗು ; ನಾಶವಾಗು : ದೇವ 
ಏವ ಗುಡಿಯು ಪಂಳುಬಿದ್ದಂಗಡಿಯು (ಕತಳ. ೩8೦-೦); ಪೂಜಾರಿಯಿಲ್ಲದ 
ಗುಡಿ ಅವನಿಗೂ ಗೊತ್ತ, (60ತೂ. 098), 
ಹಾಳುಬೀಳು : ಬಹಳಸಂಪದ ಉಡುಗಿಹೋದೆ:ದು ಧಾನ್ಮವತೌಷಧಕಿಲ್ಲ 
RG ಹಿರಿಯ ಕಣಜಗಳಲ್ಲಿಗಲ್ಲಿಗೆ ಪರಿಕಿಸಲು ನೇಲ್‌ ಹಾಳುಬಿದ್ದವು 
(8ಸಫ್ರು. ೨೩-೦೦); ಅಂದಿನಿಂದ ಈ ಮನೆ ಹಾಳುಬಿದ್ದಿತು (ಕಳಡು. ೩೩). 
[ ಪಾಳು (ಎಶಾಬಿ3್‌) 4 ಬೀಳು (ಎಬಿ; ೭3) ) 
|ಪಾಳುಭೂಮಿ (ನಂ). ಬೀಳುನೆಲ; ಸಾಗು ಮಾಡದೆ ಬಿಟ್ಟ ಭೂವಿಂ; 
ಹಾಳುಬಿದ್ದ ಆ ಉಗ್ರಬಾಹು ನನ್ನ ಪರಾಕ್ರವ.ಕ್ಕೆ ನಿಲ್ಲಲಾರದೆ 
ಪಾಳ:ಭಮಿಯೊಳ್‌ ನಾಜುವೊಬ್ಬ ಧೊರೆಯೆ:ಂದು ಕ:ಣಿದಂಡುತ್ತಿರ್ದನು 
[ಪಾಳು ( ಆ ಪಾಟು) - ಭೂಮಿ) 


ಪಂಳಿುಬೀಳುವುದೆಂಬುದು 


ಕ ಹ 
ಗರುವ: 


(ಚಸಿಸಂಧಿ ೩8೦-೦). 


ಹಾಳುಮನೆ ೫೫೭೧ 


ಹಾಳುಮನೆ ' ಪಾಲ್ಮನೆ ' ನೋ. 

ಬಾಳೆ, ಹಾಳ, ಹಾಳೆ, (ನಾ). ೧. ಅಡಕೆಯ ಗೊಂಚಲಿನ ಮೋಲ 
ರಂವ ಪೊರೆ,-ಅಗಲವಾದ ಎಲೆಯಂತಹ ಆವರಣ ; ಅಡಕೆಪಟೆ ಟ್ಟ 
ಸಂಪಗೆಯ ವಂಾಗುಳುದುಂ ವತಾವಿನ ವಿಡಿಯ ಗೊಲೆಯುವಎಂನೆಡಕೆ ಬು 
ಪಾಳೆಗಳೊಳಂ . . . ಇವರೆಯೆಲೆ: ಟ್ವಲ್ಲ ಳೊಳಮೊಟ್ಟಿ ಕಟ್ಟಿ (ರೀಗಾನ- 
0೩-೩೬ 5); ಮಾನಿನ ಕುಕ್ಕೆಯಿಂದ ಕೆಳಗಿಳಿದ ಉಪ್ಪುನೀರು ಪಾಳೆ ಯನ್ನು 
(ಅಡಕೆ ೭3 ಸೋಗೆಯ ಬುಡ) ದಾಟಿ... ಕಮುರ. ನಾತಎನ್ನು ಹುಟ್ಟಿಸಿತ್ತು 
(ಹೊಸ. ೪೬). ೨. ಬಟ್ಟೆ ಮೊದಲಾದುವುಗಳ ಸೀಳಿಂ,-ತಂಂಡು: 
ಅಂಗರಾಜಂ . .. ಪಸಿಖಂ ನೇತ್ರದಸಿಯ ಪಾಳೆಯೆ೧ೊಳ್‌ ತಲೆನವಿರಂ 
ಪಚ್ಚುಗಂಟಿಕ್ಕಿ ಮಣಿಮಯ ಮಕುಚಿವುಂ ಕಎದು (ಶಂಶ. ೦೨-೦೦6 ವ). 
ಹಾಳ್ಕಿ: ೩. ಗದ್ದೆ ಮೊದಲಾದ ಭೂಮಿಯ ಸೀಳು,-ಭುಗ ; 
ಪಟ್ಟೆ : ಚೆಂದುವಾರಲ್ಲಿ ಬಿಟ್ಟ ಬಾಳಿಗೆ ಗಡಿ ಮೂಡಲು . , . ಹೆದಾರಿಯ 
ಸುಗ್ಗಿಯ ಗದ್ದೆಯ ಹಾಳಿ ಗಡಿ (ಕೂ. 1, 90-90 | 3427) । ಯಾ ನಾಕು 
ಗಡಿಯೊಳಗೆ ಬಂ£ನೆಂಬ ಬಯಲು ತೊಲುವ ಹಾಳಿ ಸಹ ನಾಗಂ[ಡು]ಗದ್ದೆ 
ಮಂ ೬ (ಉಂ. 2%711, 94೬8-03 ; 472). ಹಾಳೆ: ೧. ಅಡಕ 
ಹಾಳೆಯ ಗುಣ. ಇದರಲ್ಲಿ ಊಟ ಮಾಡುವುದರಿಂದ . . . ಸರ್ವಾಂಗವಾತ 
ರೋಗಂಗಳೇ ಹೋಗಲಾಡಿಸುವುದು (ಸಳವ. ೪6); ಒಡಕಲು ಅಕ್ಕಿ ಸ್ವಲ್ಪ 
ತೆಗೆದು ಒಂದು ಒಣಹಾಳೆಗೆ ಹಾಕಿಕೊಂಡು . , . ಗಂಜಿ ಮಾಡಲು 
ಪ್ರಾರಂಭಿಸಿದಳು (ಛಿ. 00). ೩. ತೆಲು ಇಸರಣನಾಯೇನ ಆಳಿಕೆ 
ಪಡುವಲು ಕಾಳಿ (44: 1, 80-46 ; 1452). ೪. ಕಾಗದ; ಪಾನು; 
ಮತದಾರರ ಪಟ್ಟಿಯ ಹಾಳೆಗಳು ಹರವಿ ಬಿದ್ದಿವೆ (ಅತ್ಮಮೇ. ¢): 
ಹಗಲಿರುಳ ಹಾಳೆಗಳ ತೆರೆದು ಮುಚ್ಚುತ (ಉರೂರ.' ೦6೭೨೪೨೩). ೫. 
ಅಗಲವಾದ ಹಾಗೂ ತೆಳುವಾದ ತಗಡು, _-_ಹಲಗೆ : ಆ ರಸವನ್ನು 
ಒಂದು ಹರವಾದ ಹಲಿಗೆಯ ಮೇಲೆ ಸುರುವಿ, ಸಮ ಮಾಡಿ. ದೊಡ್ಡ 
ಹಾಳೆಯ ಬನಾಡುತ್ತಾರೆ (ಮುಂಬಯಿ. 9-೨೨೦). ೬. (ಊಟದ) ಎಲೆ : 
ಪೊಂಬಾಟಿ?ಯ ಹಾಳೆಯೊಳಿಮ್ಮಾವಿನ ಕೊನೆಯು:5332೦ ಮಿಗೆಯ 
ನನೆಯೂವೂಂ . . . ಸುತ್ತಿ (ಮುಕ 8-99); ತಾನುಂಡು ತನ್ನ ಗುಡ್ಡಂಗ 
ಹಾಳೆಯನಾಂತನು (ಸಿದ್ದಕಾ. 6-0೬); ದೊನ್ನೆಗಳ ಹರಹಿ ಬಾಳೆಲೆ 
ಹಾಳೆಯಂ ಹಾಕಿ (ತೆಮ್ಮೇಳೌ. ೬-೨೩); ಹಾಳೆಯೊಳೆಗಣ ಶೇಷನು೨ ಶುನಕ 

ಮೆಣಲಂ (ಉಾರಶ೫ಂ. ೬-೦೦). 
ಪಾಳೆಯ ಕಡ್ಡಿ ಎ “ನೆಲ ಸಾರಿಸಲು ಉಪಯೋಗಿಸುವ ಅಡಿಕೆಯ 


ಹಾಳೆಯ ತುಂಡು” (0೪೧. ಕೋಕ): ಒಲೆ ಮತ್ತು ಅಡಿಗೆಮನೆಗೆ: 


ಸಗಣಿನೀರು ಕಲಡಿಸಿ ಪಾಳೆಯ ಕಡ್ಡಿಯಿಂದ ಸಾರಿಸಿ ಶುದ್ಧ ಮಾಡುವ, 
ಅವರೆ ಕೆಲಸ ಮುಗಿಯುತ್ತದೆ (ರಾಗಿ. 0೪). 
(ದೇ. 8 ತಮಿ. ಪಾಗ್ಳಿ್ಯ ಮಲ. ಲು. ಪಾಳ; ತುಳು. 
ಕೊಡ. ಪಾಳೆ] 
ಪಾಳ್ಕೆ ' ಪಾಳೆಯಂ ' ನೋ. 
ಪಾಳ್ಕೆ, ಫಾಳೆ (ನೂ). ೧. ರೈತನು ಭೂಮಿಯ ಒಡೆಯನಿಗೆ ಕೊಡುವ 
ಹಣ; ಗೇಣಿ; ಲಾವಣಿ : ಆ ರೈತ ನಿಮಗೆ ಪಾಳೆ ಕೊಡ:ವುದಿಲ್ಲವೇನು 
(ವಪಾತೋಲೀ. ೨೭೩) ; ನಾತು ಎರಸುತು ಪಾಳೆ:ನ ಕೊಡಾಕಿಲ್ಲ _ಮಣ್ಣುಹೆ, ೩೭)- 
ಫುಳೆ: ೧. ಫಾಳೇದ ರೂಪಾಯಿ ತಂದಿ.ದೋ. ಇಲ್ಲೋ? (6ಕ್ತರೈ. ೬)- 
೨. ಕಂದಾಯ : ಉಪ್ಪಿನದು ಮುಗೀತು, ಸರಕಾರಿ ಫಾಳೇದ್ದೂ 
ಮುಗೀತು, ಇನ್ನು ಈ ಸಾರೆ ಯಾತರದರೆಪೂ ಸತ್ಕಾಗ್ರಾ? (ವಾವ. ೨೪). 
[?) 
ಖಾಳೆಗಾರ ' ಪಾಳೆಯಂಗಾರ ' ನೋ. 
ಜಾಳೆಗಾರಿಕೆ " ಪಾಳೆಯಂಗಾರಿಕೆ ` ನೋ. 


25 


35 


ತ 


45 


ಪಾಳೆಯ 


ಪಾಳೆಡೆ (ನಾ). ಸುಡುಗುಡಂ : ಶ್ಮಶಾನ : ಅವರಿ 7ರೆಂಬ ಮಾತುಗಳನಾಲಿಸಿ 


ಪಾಳಿಡೆಗೈದಿ ರಾತ್ರಿಯೊಳ್‌ ತವಕದಿನತ್ತಲಿತ್ತ ಮುಗುತಸ್ತಿತ್ತಿ ಐಡಕ್ಮಿಗಳಿರ್ಪ 
ಎದ್ದಿಲಿರ್ಪವು ತ:ಷ೨ಾಶಿಬಿ,/ರ್ಪವೊಡೆಹುಚುಗಳಿರ್ಪವು ಭೂತವಟ್ಟಿ 
ಬರ್ಪವು ಧನವಾಸೆ - ತ್ತೆ ಬಿಡವೆೊದಿನಿತುಂ (ಕಂಳೆತೆ. ೩೨). 

[ ಪುಳ್‌ (ಆ ಪಾಟು) 4 ಎಡೆ, ) 


ಪಾಳೆನಿಸು "ಪೂಲ್‌ನಿ ೨" ನೋ. 
ಪುಳೆಯ, ಪಾಳಯ, ಪಾಳ್ಮೆ, ಪಾಳ್ಮ, ಪುಟ್‌ಯ (ನಾ). ೧. ಪಡೆ; 


ಸೈನ, ; ದಂಡು: ಕತ್ತಲೆಯ ಏಐ.:ಟಿಯ- ರವಿ ಹೊಕ್ಕಂತಾಖ:ತ್ತಯ್ಮ 
(ನ. ಹಾರೇ. ಬ. ೬೨-೦೩೩. ; (ಲ್ದಾಂನವೆ ಘೊೋತ್ಕರದ ಪಳಿಯವೆತ್ತಿ 
ಬಿಟ್ಟದು ಧರಶಣಿಯಗಲಕೆ ಧಾ?ಯಿ:ಟ್ಟುದು (ಸುರಶ. ೩೭-೩೩); ತೆರಳಿಶಿದು 
ಹರನೆಡೆಗೆ ನಡೆವಾ ಸ್ಮರೆನ ಪಾಳೆಯದಂತೆ (ಕೂರಂ ೦-೫-೩೬) ; ಕತ್ತಲೆಯ 
ಪನಳೆಯಂ ಬೀಡು ಬಿಡೆ ಧುಶ್ರಿಯಲಿ (ಕತ್ರ್ರಾಂಗ- ೨-೩೩). ವಿ. ಸೈನ್ಯದ 
ಶಿಬಿರ ; ದಂಡಿನ ಠಾಣ್ಯ ು; ಗುತ್ತಿಯ ದಣ್ನನಾಯಕಂ ಸಂಬು 
ದೇವನುಂ ಪಾಳೆಯದ ಸುವಾಸಿ ಆನನ್ದಭಟ್ಟಿನುಂ ಸಾ - ಇನ್ನಿನಿಬರುವಿರ್ದ್ಹ 
(3ೌ%ಇ.12-1, ೨೩೨-೦೦; 1135); ಪನಟಿಯಕೆ ತಿರುಗಿದರು ಕೃಪ್ಠೂಜುನರೆ 
ದುಗುಡದಲಿ (ಕುವ್ಕಾಕ. ೦೬-೦); ಪುರೋದ್ಯಾನವೀಧಿಖೆ ೪ ಪಾಳೆಯಂ 
ಬಿಟ್ಟುದರ್ಜುನನ ಸೇನೆ ! (ಕತ್ರಾಂಗ. ೬೨-೦೯೬೫): ಶತ್ರುಸಿನೆ ರಂಜಧ:ನಿಗೆ 
ಸುಬನಾರು ಮೂರುಗಾವುವಗಳ ವೂರಬಲ್ಲಿ ಪಾಳೆಯ ಇಳಿಸಿತು, 
(8808ಲರಾ: 0೦೩೩). ಹಿ. ಬೀಡು; ಬಿಡಾರ: "ನಿವೇಶಃ, ಪಿಬಿರ;, 
ಷಂಡಃ__ಈ ೩ ಅರಸು ಬಿಡುನ ಪಾಳೆಯ" (ನಾಕಾ - ೦೩೩); ಇತು 
ಮಗಧಸೌಂದರಿ ತನ್ನ ಪಾಳೆಯ:ದೆಳೆ೨ ವಾಸ-:ಸಜ್ಜಿಕೆಯಾಗಿ (ಅರ್ಥನೇ. 
೩-೦೦೬ ವ) ; ವಂಚಂದಿ-ಸ ಬಂಸಳಂಶಿರೊ: ಬುಡಿ ಪರ ಸುಸೌಭಂಗೃದ 
ಸಮುದ್ರದ ಸಿರಿಯ ಪರಿಣಯವೆಂದು ಸಾಜಕಿತು ಪಾಳಿ ಗ 30.೪ ]ಯಂಂ 
ಗಳಲಿ (ಕುಪ್ಮಾಅ08-0); ದೇವನತ್ತಲು ಸತ್ಯಭಾ-ಖಾದೇವಿಯರ ಪಾಳೆಯ 
ದೊಳಿರು ಶಿರ್ಮೀ ವಿಲಾಸವ ನೋಡಿ ನಕ್ಕನು (ಸುರಶ- ೩೬-೪೭); ವೈಶ್ಯಕುಲ 
ಸಂಭವರು ಹುಯ್ಮುದರಲ್ಲಿ ಗೂಡಂರವನು ಬಿಟ್ಟರು ಜಂಳೆಯವ(ನಳತ. ೩-೪೪)- 
೪. ಸೀಮೆ; ರಾಜ್ಯ : ರೆಥತನು ಕೊಂಡು ನಗರದ ಹೊಜವಳಯದಲಿ 
ಬಂದು ಹೊಕ್ಕರು ಶನ್ಮ್ಮ ಪಾಳಿಯವ (ಕುನ್ಮಾಸ. ೨-೦೨೩); ಬಂಡು ಬಕ್ಕುಡಿ 

ಎ ಕಳೆಕಳಮೆಂಬಿವು ಸರಸಿಜಂ ರತಿ ಸರಸಿ ಗಟ್‌ವೂ ವಿಯೋಗ ಘನವಿರಹಿ 
ಜನದೊಳೆಗಲ್ಲದೇ ನೋಡಲಾ ನಾಡ ಹಿರಿಯೂರ ಪಟ್ಟಣದ ಪಾಳೆಬಂದ 
ಜನದೊಳಿಲ್ಲ (ಕಂಠಿ. ೬-೪೨); ಮಲೆನರನೊಲಕ್ಕಿ ಗುಡುಗಡಿಸಿ 
ಬೆ:ಡರ ಪಾಳೆಯಂಗಳಂ. .. ಮಂರ್ದಿಇತ್ತು ಮಹಿಶೂರ ಭಟುಳಿ ಮರಾಟ 
ಕೋಟಿಯಂ (6ಶ್ರತಿ. ೧೪-೪). ಪಯ: ೧. ಕಾಳೆ: ಇಟಾರ್ಣ-ದ 
ಸೀಮಾಲಂಘನವೊ ಜೃತ್ಯುವಿನ ಪುಳಯುವೊ ಅನಿ ಕುಸಿದುದು ನೆರೆದ 
ಸೇನೆಯ ಹ .ಣಿಗೆ (ಕುವ್ಮಾರ್ರೋ: ೯-೨೩) ; ಪಾಳೆಯನನಿದ್ದ ಕಾಣುತಾ 
ಗುಹನಾಳು ಕುಮರೆಯ ಕೂಡಿ ಗಮನೆದ ಚಾಳಿ ಯಾವುದೊ ಕಿಳಿಯಬೆ.ಕೆರು 


ತಲಿಗೈತಂದ (ತರ. ೨.೬-೧೦). ೨. ದ್ರೋಣ ಓಿಜಬಲದ:ದದನೆು 
ನೆಆ್‌ ನೋಡಿ ನೊಡಿ... ಬರಹೆಳೆ:ದು. ಭಟ್ಟರನಟ್ಟಿದನು ಪಾಂಡ-ರ 
ಪಾಳಯುಕೆ (ಕ:ಟ್ಮಾರ್ರೊೋ- ೯೨೨೮). ೩.  ನಂಳೆಯಂದ ಸೂಳೆಯರ 
ಪಾಳೆಯದಲ್ಲಿ ಬಾಳುವ. ನೋಡುತ್ತ ನಂನಿನ್ರಯೆಂಬಿನರುದೆನೆ2 (ಗುಲ, 
೧೪೦೨೧೦). ೪. ಆದಿಯೂರು ಏಂಳಯುಸ ದೇಶಕ್ಕೆ ವಾನ: ಅಧಿಪತಿ 
(ಪ್ರತಾಶ- ೧೮) ; ಈ ನಗರದ ರಾಜ್ಯವು ಸತ್ವರಾಂಲಿಗಳೆ ಪಾಳಯ 
(0308. ೬೬). ಪಾಳ್ಮೆ: ೪. :ಪಾಳೆಗಾರ' ಪರಾ. ಪಾಳೆ: 


೧. ಪ್ರಳಯಕ್ಕೆ ಹೆದರೆದವ ಪಾಳ್ಯಕ್ಕೆ ಹೆದುಖಾಕಿನೆ? (ಗಾರ). ವ. 
ವೆ:ಆಕಿದುದಗ್ಗದ ವೀರರಾವಸನವೆ ಪಳೆ ಒಬನದೊಳಗೆ (ವತ: ೨೦-೭೮) : 
ನಿಬದೈತಂದು ಸತ್ಕಾಗಾಲದೆ ಪಃುಳ್ಯವೆಬ್ಲವ ಸೂಜ"ಯಾದಿದನು (ಕಂಠಂ. 


ತಾಳೆಯಗಟ್ಟಳೆ 


ಜಾಳೆಯಂಗೆಯ್‌ ೫೫೭೨ 
ಎ೬3) ; ಕೌರವೇಶ್ವರನ ಸಿರಿ ಸೊಗಡುದೋರಿತ್ತೆನುತ ಪಾಳ್ಕಕಂ 
ಸರಿಯೆ (ಕುರಂಗ. ೫6-೩೦). ೪. ಕಾನ್ಯಕುಬ್ಬ ಬ್ರಾಹ್ಮಣಪಂಡಿತರ 


ಬೊಗಳಿ ಪಾಳ್ಯಕ್ಕೆ ಕೇಡು ತಂತು 
ಕೆರಿಯ ಪಾಳ್ಯದ ಮ್ಯಾಲ ಕರೀಕಬ್ಬ 
9). ಓ. ಬಣ; ಪಂಗಡ; 
ಈ ಬಗೆಯಾಗಿ ಪ್ರಪಂಚವನ್ನೇ ಎರಡುಪಾಳ್ಕಗಳಾಗಿ ನೋಡುವ 


ಪಾಳ (99. 60) ; ನಾಯಿ 
ಗಾರ). ೫. ಸ್ಥಳ; ಜಾಗ : 
ತಚ್ಚ್ಚಾರಲ್ಲಮ್ಮ ಜಾಣಿ (ಕುಂಗೆ. 


ಪಕ್ಷ: 


ಸಾಮ್ಮವಾದಿಗೆ . . ಯಾವ ರಾಷ್ಟ್ರೀಯತೆಯ ಭಾವನೆಯೂ ಮನ 
ಮುಟ್ಟದು (ಕಾತಾದ. ೧೬) ;: ಅದರಲ್ಲಿ ಅರ್ಧಾಂಶ ನಿನಗೂ ನಿನ್ನ 
ಪಾಳ್ಮಕ್ಕೂ ಹಂಚಿ ಕೊಡುವನು (80ಕ್ಕೆ. 00). p ಈ ಶಬ್ದವು 


ಅನೇಕ ಊರುಗಳ ಹೆಸರುಗಳ ಕೊನೆಯಲ್ಲಿ, " ಹಳ್ಳಿ ' ಎಂಬರ್ಥದಲ್ಲಿ 
ಸೇರುತ್ತದೆ. A ಪಾಟ್‌ಯ ; ೧. ಮಂಗಪದಂಣ್ಣಾಯಕರು ತುಲು 
ರಾಜದ ಮೇಲೆ ದಂಡೆತ್ತಿ ಬಂದು ಬಿದಿದೆಯಲು ಬಿಟ್ಟು ಚವಟರ ಕೆಡಹಿ 
ತಾಉ ತಿರಿಗಿ ಪಾಟ್‌ ಯವೆತ್ತಿ ಬಹಲ್ಲಿ (೪%. 1, ೩೬-೬೩ 19061): 
ಪಾಳೆಯ ಮಾಡು «ಬಿಡಾರ ಹೂಡು ; ಶಿಬಿರವನ್ನು ಏರ್ಪಡಿಸು : 
ಪಾಂಡವರು ಉಪಪ್ಣವ್ಯದಲ್ಲಿ ಪಾಳೆಯ ಮಾಡಿರುವರು (ತ್ಮ ತ. ೦%), 
[ದೇ.॥ ತಮಿ. ಪಾಳ್ಳೆಯ ; ಮಲ. ಪಂಳೆಯ ; ತುಳು.ಪಾಳ್ಯ, ಪಾಳ್ಮೆ. 
ಪಂಳ್ಕೊ; ತೆಲು, ಪಾಲೆಮು, ಪಾಳಿಯಮು, ಪಮ) 
ತಾಾಳೆಯಂಗೆಯ್‌ (ಕ್ರಿ). ಸೈನ್ಮಶಿಬಿರವನ್ನು ರಚಿಸು; ಬೀಡು ಬಿಡು: 
ಆ ಮಣಿಕಟಕನಗೇಂದ್ರಕಟಕದೊಳ* ವರೇಂದ್ರಕಟಕಂ ಪಾಳಿಯಿಂ ಪಾಳೆಯಂ 
ಗೆಯ (ಕಾ86, ೩-೨೫ 5). [ಪಾಳೆಯ + ಕೆಯ್‌,] 
(ನಾ). ಸೇನೆಯ ನಿಯಮ : ಎತ್ತಿದ ಕೈದೀವಿಗೆಯ 
ಬೆಳಗಿನೊಳೆಪ್ಪತ್ತುಸಾವಿರ ವಾಜಿ ಬಿಡದೆ ಸುತ್ತಿತ್ತು ಪಾಳಯವನು 
ನೇವಮಿಯ ನೇವಂವೆತ್ತು ಪಾಳೆಯಗಟ್ಟಳೆ[ಶಾಕಾಂ. ಣಿ]ಯೊಳು (ಕುರಾಶಾಂ. 
೦೯-೫೩). (ಪಾಳೆಯ  ಕಟ್ಟಳ್ಳೆ) 
ಪಾಳೆಯಗಾರ, ಪಾಳಯಗಾರ, ಪಾಳೆಗಾರ, ಪಾಳೇಗಾರ, ಪಾಳ್ಯಗಾರ, 
ಪಾಳ್ಕೆಗಾರ, ಪಾಳೆಗಾರ (ನಾ). ೧. ಚಿಕ್ಕಸೀಮೆಯ ಅಧಿಪತಿ ; 
ತುಂಡರಸ ; ಮಾಂಡಲಿಕ : , ಅಂದು ಮೈಸೂರರಸರು , . « ಹಲವು 
ಗ್ರಾಮಗಳನ್ನು ಹದ್ದಿನಲ್ಲಿಟ್ಟುಕೊಂಡಿದ್ದ ಪಾಳೆಯಗಾರರು (ಶ್ರೀಕಾಯ. ೪)- 
ವಿ. (ಆಲಂ) ತನ್ನ ಮನಸ್ಸಿಗೆ ಬಂದಂತೆ ನಡೆಯುವವನು, 
ಯಾರನ್ನೂ ಲಕ್ಷಿಸದಿರುವವನು. ೩. (ನಿರಂಕುಶನಂತಿರುವ) 
ಮುಖಂಡ. ಪಾಳಯಗಾರ: ೧. ಇಲ್ಲಿ ಆಳಿಕೊಂಡಿದ್ದ ಪಾಳಯ 
ಗಾರರಲ್ಲಿ ಅಗ್ಗೀತಿಮ್ಮನಾಯಕನೆಂಬಾತ ಒಬ್ಬನಾಗಿದ್ದನು (ಊೀ850- 31, ೬). 
ಪಾಳೆಗಾರ: ೧. ಮಿಳೆಮಿರಂಗಿ ಅಮ್ಮಾನಾಯಕ ಅಪ್ಪೆನಾಯಕ ವಗೈರೆ ಪಾಳೆ 
ಗಾರ್ರನ್ನೆಲ್ಲಾ ಹೊಡೆದು (ಹೈದರ, ೩೪). ವಿ. ಶಿಕ್ಷಣಾಧಿಕಾರಿಗಳು ಕೇವಲ 
ದರ್ಪದ ಪಾಳಿಗಾರರಾಗಿರದೆ . . , ಹಿರಿಯ ವ್ಯಕ್ತಿಗಳಂತೆ ಸೇವೆ ಸಲ್ಲಿಸುವರು 
(81ರ, ೭೩೬). ಪಾಳೇಗಾರ ; ೧. ತುಂಡು ಪಾಳೇಗಾರರು ನಮ್ಮ ದೇಶದ 
ಯಲ್ಲೇಟ್ವಿನ ಗ್ರಾಮಗಳಂ ಮುಂಚಿತವಾಗಿಯೇ ಸೂರೆಗೊಳ್ಳುವದಕ್ಕೆ 


ಯತ್ನವಂ ಮಾಡಿ ಇದ್ದಾರೆ. (ಯುರ್ರಾಮುಂ. ೬); ರೈತರೇ... 


ಪಾಳೇಗಾರರಾಗುತ್ತ ನಡೆದಿದ್ದರು (ಮೂಂಲಡು, ೪-೪೦0) ; ಇವಳು . . . 
ಇಲ್ಲಿಯೇ ಒಬ್ಬ ಪಾಳೇಗಾರರ ಮಗಳು (ರಕ್‌. ೭). ಪಾಳ್ಕಗಾರ : 
೧. ಐಗೂರು ಕೃಷ್ಣಪ್ಪನಾಯಕನೆಂಬ ಪಾಳ್ಕಗುರಂ . ಸ್ವಾಮಿಗೆ 
ಸಾಷ್ಟಾಂಗಮೆರಗಿ ಸೆ ೩೦-೪೧ ವ). ಪಾಳೆ ಗಾರ : ೧. “ಸಾವಂತ 
--ಪಾಳ್ಕೆಗಾರ” (ಗಂಗಮ. ಆಂ). ಪಾಳೆಗಾರ : ೧. “ಮಂಡಲೇಶ್ವರ 


ಪಾಳೆ ಗಾರ, ಮಾಂಡಲಿಕ ಅರಸು” (ಗಂಗಾಶು. ೨೪೬). 


[ಪಾಳೆಯ + —ಕಾರ («ಎ ಎಲ), /ತಮಿ. ಪುಳ್ಳೈ ಯಕ್ಕಾಳ; 
ತೆಲು. ಪಾಲೆಗುಡು, ಪಾಳೆಗಾಂಡು, ಪಾುಳೆಗಾಡು) 


10 


15 


ಪಾಳೆಯಗಾರ್ತಿ (ನಾ). ೧. ಪಾಳೆಯಗಾರನ ಹೆಂಡತಿ : 


ಪಾಳೆಯದೆಗೆ (ಕ್ರಿ). 


ಪಾಳೇಳ್‌ 


ಪಾಳೆಯಗಾರಿಕೆ. ಪಾಳೆಗಾರಿಕೆ (ನಂ). ೧. ಪಾಳೆಯಗಾರನ ಅಧಿಪತ್ಯ : 


ಉತ್ತರದಲ್ಲಿ ಮುಂದಿನೆ ಮುನ್ನೂರುವರ್ಷಗಳ ಅವಧಿಯಲ್ಲಿ ಅನೇಕ 
ಸ್ವತಂತ್ರ ಪಾಳೆಯಗಾರಿಕೆಗಳು ಅಜ್ವತ್ವಕ್ಕೆ ಬಂದುದು ಎದ್ದು 
ಕಾಣುತ್ತದೆ (ಕಕ್ಕಶ್ರಾ. 8೫). ಪಾಳೆಗಾರಿಕೆ: ೨. ದಬ್ಬಾಳಿಕೆ; 
ನಿರಂಕುಶಪ್ರಭುತ್ವ : ಪುಂಡ ಪಾಳೆಗಂರಿಕೆಯು ನಮ್ಮ ಮೂರು ಜಿಲ್ಲೆಗಳ 
ಜೀವನಸರ್ವಸ್ಮವಾಗೂವುದು ' (ಐಕಾಶುಂ. ವಿ. [ಪಾಳೆಯಗಾರ -- ಎ ಇಕೆ? 
ಕೆರಗೋಡಿನ 
ಯುದ್ಧರಂಗದಲ್ಲಿ ತನಗೆ ಕಯ್ದೆರೆವಂದ ಪಾಳೆಯಗಾರ್ಶಿ ಬೆಣ್ಣೆಹೊನ್ನಿ 
ಎಂಬ ಸುನ್ಹರಿ ರಾಣಿ ವೀರಸ್ತ್ರೀಯನ್ನು . .. ಕೊಂದ ಮದ್ದೂರ ವಿಟ್ಟಣ್ಣ 
(ಪ್ರತಿನಾಮ ಎಠ್ಮಲರಾಜಯ)ನು ಹೊರಗಿರುವನು (ಕರ್ಕಿ. ಇ9-).- 
೨. ಪಾಳೆಯಗಾರಿಕೆ ಮಾಡುವವಳು.. 
[ ಪಾಳೆಯಗಾರ -- - ತ್ರಿ (ಆ -ಇತ್ತಿ)] 

ದಂಡಿನ ಪಾಳೆಯವನ್ನು ಎತ್ತು ; ಶಿಬಿರವನ್ನು 
ತೆಗೆ ; ಬಿಡಾರ ತೆಗೆ: ಇಳಿದಿರ್ದ ಬಳಿಯಿಂದ ಪಾಳೆಯದೆಗೆದೊಡೆ 
ಕಲಿಯೇಲ್‌ದ ನಮ್ಮ ಭಟರು. ಸಲೆ ಭೀತಿಗೆ ಮನವಿಡುವರು (ಕಂಠಂ. 


0-೩೨). ([ಪಾಳೆಯ--ಶೆಗೈೆ) 


ಪಾಳೆಯಪಟ್ಟು, ಪಾಳಯಪಟ್ಟು, ಪಾಳ್ಮಪಟ್ಟು (ನಾ). ಪಾಳೆಯ 


ಗಾರನ ಆಧಿಪತ್ಯದಲ್ಲಿರುವ ಸೀಮೆ ; ಪಾಳೆಗಾರನ ರುಜ್ಕ: ಈ 
ಕಥೆ ನಡೆಯುತ್ತಿರುವಾಗ ಉಮ್ಮತ್ತೂರು ಸಂಪದ್ಯುಕ್ತವಾದ ಪಾಳೆಯುಪಟ್ಟು 
(ಶ್ರೀಳಾಯ, ೪). ಪಾಳಯಪಟ್ಟು ; ಚಿತ್ರದುರ್ಗದ ಪಾಳಯವಟ್ಟನ್ನು 
ಮೊದಲು ಸ್ಥಾಪಿಸಿದವನು ಮತ್ತಿ ತಿಮ್ಮಣ್ಣನಾಯಕ (ಶಾಳಗಾ. ೩೨) ; 
ಬಾಗೇಪಲ್ಲಿತಾಲ್ಲೋಕು . .. ಒಂದು ಪಾಳಯಪಟ್ಟಾಗಿತ್ತು  (ತೀಕಿ50. 
xl, a). ಪಾಳ್ಯಪಟ್ಟು : ಅರಕಲಗೂಡೆಂಬ ಗಡಿಯಲ್ಲಿ ತನ್ನಾಳ್ಯ 
ಪಟ್ಟಿನ ಗಡಿಗಳ ವಿಚಾರಣೆಯಂ ಮಾಡುತಿರ್ದೆಗೂರು ಕೃಷ್ಣಪ್ಪನಾಯಕ 
ನೆಂಬ ಪಾಳ್ಯಗಾರಂ. . .ಸ್ವಾಮಿಗೆ ಸಾಷ್ಟ್ರಾಂಗಮೆರಗಿ (6ರ್ಕಾಂ. ೩೧-೪೦ ತ) 
ಊರಿನಲ್ಲಿ . . - ನಿಮ್ಮಂಥ ಸಂಭಾವಿತರೊ ದೊಡ್ಡ ಮನುಷ್ಯರೂ ಇಲ್ಲವೇ? 
ಬನ್ನೂರೇನು, ದುಷ್ಮಾನ* ಪಾಳ್ಕಪಟ್ಟೇ? (408. ೨೦೦). 

[ಪಾಳೆಯ --ಪಟ್ಟ್ಟು./ ತಮಿ. ಪಾಳೈೆಯಪ್ಪಟ್ಟು ; ತೆಲು. ಪಾಳೆಪಟ್ಟು, 
ಪಾಳೆಮುಪಟ್ಟು ] 


80 |ಪಾಳೆಯಮಿಳಿ, ಪುಳ್ಯವಿಳಿ (ಕ್ರಿ). ಠುಣ್ಮ ಹಾಕು ; ಬೀಡು ಬಡು: 


36 (ಪಾಳೆಯವಕ್ಕು (ಕ್ರಿ). 


40 


45 


ಈಶ್ವರಂ ತ್ರಿಪುರಕೈದಿ' ಪಾಳೆಯಮಿಳಿವನು (ಕಂತ. ೪೦ ಸೂತತೆ). 
ಪಾಳ್ಯಎಳಿ ; ಲಗ್ಗೆಯೊಳಗೆ ನೊಂದು ರಿಪುಭೂಪರ ಸೇನೆ... ದೂರ 
ಚೌದಿಕ್ಕಿನೊಳಾಗ ಬೊಗ್ಗನೆ ಪಾಳ್ಯವಿಳಿದರು (ಕಂನಂ- ೩-೬ಯ- 

[ ಪಾಳೆಯ--ಇಳ್ಳಿ (ಆ ಇಟ) 
ಬೀಡು ಬಿಡು ; ಶಿಬಿರ ಹೂಡು : ಸೊಕ್ಕಿದ 
ವೊರಸರ ಬೇಲೂರವರ ಬಲ. ಲೆಕ್ಕವಿಲ್ಲದೆ ನಡೆತಂದು ... ಪಾಳೆಯ 
ಎಕ್ಕಿತು ಬಡಗ ದಿಕ್ಕಿನಲಿ (ಕಂಠಂ. ೧೨-೦೪). ( ಪಾಳೆಯ--ಇಕ್ಕು ] 


ಪಾಳೇಗಾರ ' ಪಾಳೆಯಗಾರ’ ನೋ. 
ಪಾಳೇಳ್‌ (ಕ್ರಿ). ಹಾಳಾಗು ; ಹಾಳು ಬೀಳು; ನಾಶವಾಗು : ಚೋಳಿಕ 


ಕ್ಷಿತಿತಳಂ ಪಾಳೇಳ್ವಿನಂ ಭಸ್ಮಮಾಗುರಿದಿಂತೆಯ್ದೆ ನೊಳಂಬವಾಡಿ ಬನವಾಸೀ 
ಮಂಡಳಂ ಪೂಳಿದೆ ತರೆದಂತಾದುದು ಗುತ್ತಿ ಪಾಶ್ತಿ ಪೊಗಿದ ತ್ತಾ ಪಾನುಗಲಂ 
ಬೇಡದಾಳ್ವರ ಖೇಡಂ ಪ್ರಬಳ ಪ್ರತಾಪಶಿಖಯಿಂ ಬಲ್ಲಾಳಭೂಪಾಳಕಂ 
(ಎ೪. ೪. ಕನ್ನರಾ, ೨೨೦-೦೭; 11781) ; ಬೆಳೆಳಗಿನ ಬಾಳ್ವಿಳೆಯಂ ತಳ್ವದೆ 
ಬಾಂಬೊಲದೊಳರುಣಕರಶಿಖಶಿಖೆ ಪಾಳೇಳ್ವಿ ಸಮಳುರ್ದುಟಕಿ ಚಿಂತೆಯ 
ನಾಳ್ವಂತೆವೊಲೋಷಧೀಶ್ವ ರಂ ಕಳೆಗೆಟ್ಟಂ (ಕಾಕಾ. ೦೨-೦೩)- 

(ಪಾಳ್‌ (ಎವಾಲ್‌) --ಎಳ್ಳ್‌ (ಆ ಎಲು) ) 


ಪಾಳೆ ಸು 


ಪಾಳ್ಸೈಸು (ಕ್ರಿ). ನಾಶಮಾಡು; ಹಾಳುಮಾಡು: ನಿನ್ನ ಕೊಂದು 
ಪಾಳೈಸುವೆಂ ನಾಕಲೋಕಮಂ (ಕಂ. ೪೯-೨೧). 
[ ಎಪಾಟುೂ+ - ಇಸ್ಕೂ] 
ಪಾಳ್ಗೆಯ್‌, ಪಾಳುಗೈ. ಪಾಳ್ಗೈ, ಹಾಳ್ಗೆಯ್‌ (ಕ್ರಿ). ನಾಶ ಮಾಡು ; 
ಹಾಳುಗೆಡಹು ; ಧ್ವಂಸಗೊಳಿಸು : ಇದ್ದೇನೈ ನಚ್ಚಿದವರೊಡವೆಯನೆ 
ಪಂಳ್ಗೆಯ್ದೆ (ಸತ್ರ. ೧೧-೬): ಬೈರಾಗಿಯಂ ವಿಪಿನಮಧ್ಯೆ ಕಳ್ಲೊಡಗೂಡಿ 
ನಮ್ಮಯ ಕುಲದ ಯಶಶ್ಚಂದ್ರಿಕೆಯ ಪುಳ್ಗೆಯ್ದೆ (ಕಶ್ರಾಂಗ, ೫೯೨-೧೬೩೩). 


ಪಾಳುಗೈ : ತವನ್ನ ಸಂಶೋಧನೆ ನಿರ್ಮಾಣಗಳು ಪ್ರಪಂಚದ ಮಾನವ 

ಸಂಸ್ಕೃತಿಯನ್ನೇ ಪಾಟುಗೆ ಂನತಲಿವೆ. ಎಂಬ. ವಿವೇಕ ವಿಜಾನಿಗಳಲಿ 
ಒ ww (ಗು 

ಮೂಡಿತು (ಕಾಂಯಾ, ೩೯). ಪಾಳ್ಗೈ : ಅರಿನೃಪರನು ಕೊಂದು |39 


ಪುರವ ಪಾಳ್ಗೈದಾಗ ಹರಳೆ ಬಿತ್ತಿಸಿದರು. (ಕುಸಿ. ೩-೧೭) ; ಹಲವು 
ಸಜ್ಜನರನು ಒಬ್ಬ ಕೀಳನು ಬಂದಾ ಕೆಡಿಸಿ ಪಾಳ್ಗೈವನು (ಇಂಕಾಶ. ೧೬೩-೩). 
ಹಾಳ್ಗೆಯ್‌ : ಒಂದಿರುಳು ನಂಟ್ಕರಂಗದೊಳೊಮ್ಮೆ ಎದೆಯಾಸೆಯನೆ 
ನೆನೆದು ನೆನೆದು. ಹೆಜ್ಜೆಯನು ಮರೆತು ಹಾಳ್ಗೆಯ್ದ ಳಾಟವನು 
(ವರಣ. 2. ೪80). [ಪಂಳ್‌ (ಪಾಟ್‌) ಕೆಯ್ಮ್‌ ) 

ಪಾಳ್ಗೈ ` ಪಾಳ್ಗೆಯ್‌ ' ನೋ. 

ಪಾಳಿ, " ಪಾಳತಿ 'ನೋ. 

ಪಾಳ್ವೇಗುಲ “ಪಾಟಕ್ತೀಗುಲ' ನೋ. 

ಪಾಳ್ನೆಲ 'ಪಾಲಟ್ಮಿಲ' ನೋ. 

ಪಾಳ್ಮನೆ 'ಪಾಬ್ಮನೆ' ನೋ. 

ಖಾಳ್ಮನೆಹಾಳ " ಪಾಟ್ಮಿನೆಪಾಟ ' ನೋ. 

ಪಾಳ್ಗೆಯ್‌ (ನಾ). ಹಾಳಾಗುವಂಥ ದೇಹ ; ಅಶಾಶ್ವತವಾದ ಶರೀರ : 
ಪಂಳ್ಮೆಯ್ಯೊಳಿರ್ದೊಲವಿಂ ಪುಣ್ಮಮನೀ ಮನಂ ಗಳಿಸಿಕೊಂಡಾ ದೇವ 
ಲೋಕಕ್ಕೆ ಪೋಗಲೊಡಂ ನೋವರವರ್ಗೊ ನೋವು ತನಗೋ (ರಕ್ಕಾತ,೦೩). 

[ ಪಾಳ್‌ (ಪಾಟು) -ಮೆಯ್ಶ್ಕ್‌ ] 

ಪಾಳ "ಪಾಳೆಯ ' ನೋ. 

ಪಾಳ,ಗಾರ ' ಪಾಳೆಯಗಾರ ' ನೋ. 

ಪಾಳ್ಯಪಟ್ಟು ' ಪಾಳೆಯಪಟ್ಟು ' ನೋ. 

ಪಾಳ, ವಿಳಿ ' ಪಾಳೆಯಮಿಳಿ ' ನೋ. 

ಪಾಳ್ಕೆಗಾರ "ಪಾಳೆಯಗಾರ ' ನೋ. 

ಪಾಳ್ತ್ವಸಿಟರ್‌ ' ಪಾಟ್ವಿಸಿಜ್‌ ' ನೋ. 

ಪಾಳ್ವೊಲ (ನಂ). ಕೃಷಿ ಮಾಡಿರದ ಭೂಮಿ ; ಹಾಳು ಬಿದ್ದ ಹೊಲ; 
ಬೀಳಾದ ಹೊಲ: ಗಗನತ್‌ೆನನಿಪ್ಟೆ ಗಾಳ್ತೊಲದೊಳ್‌ ... ಚಿಲ್ಲಿ 
ತಾರಗೆಗಳಿನಿಪ್ಪ ಬಿಳು,ಗಳನಂತವಕೈೈಂದವಬಿಂಬರೌಪ್ಯಕುಂಭಗತಸುಧಾ 
ಮರೀಚಿಜಳಮಂ ಸುರಿದಂ ಸಲೆ ಕಾಲಪೂಮರಂ (ಕಾಳಶೇ. ೧೧-೬೪). 

[ಪೂಳ್‌ (ಆ ಪಂಟ) + ಪೊಲ) 

ಪಾಳ್ಗುರಿ, ಹುಳುಸುರಿ (ಕ್ರಿ). ಶೂನ್ಯವಾಗಿ ಕಾಣು; ಭಣಗುಡು : 
ಪುರಜನವಿದ್ದು ಭೂವರನಿಲ್ಲದಂದು ಪೋಳ್ಗೂರಿವುತಿದ್ದಿದಂ ನಮ್ಮು ನಗರ 
(ಕರಕ. ೩೩-೩೪) ಹಾಳುಸುರಿ: ನಿನ್ನ ಚಾವಡಿಗನುಕಾಲ ಸಂದಣಿ ತಪ್ಪ 
ದಿಂದು ಹಾಳುಸುರಿವುತಿದೆಯೆಂತು ನೋಡುವೆವು (ಕರತ. ೭೮6-೯೪); ಹಾಳು 
ಸುರಿವ ನೆಲದ ನಡುವೆ ಪುರಂದರವು ನಿಂತಿತೇಕೆ? (ತಯ. ೮೩-೯); ಜೌತ್ರೆ 
ಮುಗಿದ ಪರಸಿಯಂತೆ ಸ್ಪೇಶನು ಹಾಳುಸುರಿಯ ಹತ್ತಿತು (ಇಯುಂತ. ೩೪೦); 
ಹಾಳುಸುರಿಯು ತ್ತಿದ್ದ ಮನೆಯ ಜೀರ್ಣೂವಸ್ಥೆ ಮೊಟ್ಟಮೊದಲು ಅವನ 
ಕಣ್ಣಿಗೆ ಬಿತ್ತು (ಫ್ರುನಕು. ೨೭೨). 

ಹಾಳುಹಾಳು ಸುರಿ, ಹಾಳ್‌ ಹಾಳ್‌ ಸುರಿ (ದ್ವಿರುಕ್ತಿ) : ಊರು ಹಾಳು 

ಹಳು ಸುನಿಯಂತ್ತಿತ್ತು (ಕಳಹು. ೧೦): ಊರು ಹಾಳು ಹಾಳು 


15 


ಲಾ & 


೫೫೭೩ 


ಪೂಜ್‌ನು 


ಬರೀಲಿಕ್ಕೆ ಹತ್ತೇದ (ಗಂಗಾಸಾ. ೦೪೪); ಹಾಳ್‌ಹಾಳ್‌ ಸುರಿಯಿತು ಹಗೆಯ 
ಬೀಡಕಟಿ (ಹೂಂಗಳು. 3೨-೬). [ಪಾಳ್‌ (ಪಾಟ) ಸಾರ್ಕಿ) 
ಪಾಳ್ಳೆಗಾರ ' ಪಾಳೆಯಗಾರ ' ನೋ. 
ಪಾಅಳಿ 'ಪಾಟಿಟ್‌ 'ನೋ. 


8 |ಪಾಜಟ್‌, ಪಾಜಳಿ (ಕ್ರಿ). ಚಂಚೆಲತೆಯಿಲ್ಲವಾಗು ; ವ್ಯ ಸ್ಮವಾಗದಿರೊ : 


ಪಾಜಟಯದ ಮನಮಂ ಪೊಜವಹಿಜುವ ಸಕಳೇಂದ್ರಿಯಂಗಳಂ ಪ್ರಕ್ಕಿತಿಯ 
ನಿಟ್ಟೀಜ್‌ದ ಮದಾಂಧಗಜಮಂ ಮಾಜ್‌ ಬರ್ದುಂಕುವರುಮೊಳರೆ ಮಾನವ 
ಮದನಾ (ರಾವ. ೪೪೫). ಪಾಜಳಿ: ಕಟ್ಟುವಡೆದಂತೆ ನೆಲೆಗೊಂಡ 
ಮನಮುವತಾ ಮನದ ಬೆಂಬಳಿವಿಡಿದು ಪಾಜಳಿದಶೇಷಕರಣಂಗಳುಂ 
(ರಾಜೇ, ೧೪-೦೦೬ 5). ([ ಪಾಹಜ್ಮು--ಅಟ್ಮಿ ) 
ಪಾಣಣಟ, ಪಾರುಟ, ಹಾರಾಟ, ಹಾಜಿಾಟ (ನಾ). ೧. ಆಕಾಶದಲ್ಲಿ 
ಸಂಚರಿಸುವಿಕೆ; ಉಡ್ಡಾಣ : " ಪಾಜಣಡು ' ಪರಾ. ಪಾರಾಟ : 
ವಿ. ಚೆಲ್ಲಾಪಿಲ್ಲಿ; ದಿಕ್ಕಾಪಾಲು: ದಿಕ್ಕು ನಭೆ ಧರೆಯಂಬುದನು 
ಕಣ್ಣಿಕ್ಕಿ ಕಾಣ್ದಂ ತೋರಿಸಿದದ್ಳುತರಕ್ಕ ಸರ ಶಸಾ ದಿ ಸೆಗಬಲವನ್ನು ಸಂಹಸಿಸಿ 
ಮಿಕ್ಕ ವಾಹಿನಿಗೆರಗಲಾ ರಣರಕ್ಕಸನ ಭಯಕಂಜಿ ಪಾರಾಟಿಕ್ಕಿದೆಸದಳೆ 
ಸೇನೆಯರಿದಿಂದ್ರಾರಿ ಕೈ ಕಚ್ಚಿ ತೆಗೆದ (೩0ರ. ೪೩೮-೪೪). ಹಾರಾಟ: 
೧. ಆಕಾಶದಲ್ಲಿ ಪಕ್ಷಿಗಳ ಹಾರಾಟ ನೋಡಲೂ ಸೊಗಸಾಗಿರುತ್ತದೆ (ಕೂ). 
೩. (ಆಲಂ) ಕೂಗಾಟ ; ಆರ್ಭಟ : ತಾನು ಒಂದು ಗಳಿಗೆ ಸೂದರಮ್ಮೊ 
ನವರ ಮನೆಗೆ ಹೋದರೆ ಎಷ್ಟು ಹಾರಾಟ! (ಕೆ. ೧೨೬). ಹಾಟ. 
ಹಾಣಇಟದವರು ಇ ಆಕಾಶದಲ್ಲಿ ಸಂಚರಿಸುವವರು ; ಖೇಚರರು : 
ಮೂಣಲುಲೋಕದ ಸ್ವಮಿಯಣುಗನೆಂದತಿಗರ್ವವೇಜ್‌ ಲೆಕ್ಕಿಸನೊಬರಿವರಾ 
ಹಾಣಟದವರ ನಾಡಿನ ಹೆಣ್ಣ ಕರೆದುಕೊ (668. ೨೨-೭ಟಿ. 
[ ಐಂಜ್ಯು-ಆಟ) 
ಪಾಣಇಡು, ಹಾರಾಡು (ಕ್ರಿ). ೧. ಆಕಾಶದಲ್ಲಿ ತೇಲಾಡು,-ಚಲಿಸೂ ; 
ಉಡ್ಡಾಣ ಮಾಡು: ಸಿಂಗದ ಕಠೋರನಿನಾದಕೆ ಬೆರ್ಚುವಾನೆ ಪಾಯಾ 
ಡುವ ಸಾಳ್ವನಂಭ್ರಿಸತಿಗೇಳ್ಳು ಆಕೆ.  ಪಂಜುವನೇಶವೆಕ್ಷಿಯಿಂ ಕೂಡಿ 
ವಿರಾಜಿಸಿತ್ತ ತುಳಬಂಧುರವಿಂಧ್ಯ ಮನೋಜ್ಞ! ಭೂಧರೆಂ (ಉದ್ಮಲಿ. ೨-೪ಖ- 
ಹಾರಾಡು : ೨. ಅಲ್ಲಾಡು ; ಅಲುಗಾಡು : ನೆತ್ತಿಯಲ್ಲಿ ಒಂದು 
ಪಿಳ್ಳಿಜುಟ್ಟು ಹಾರಾಡುತ್ತಿತ್ತು (ಕಳತು, ೨). ೩. (ಆಲಂ) ಕೂಗಾಡಾ ; 
ರೇಗಾಡು : “ಈ ಹಾಳು ಸರ್ಕಾರೀ ಕೆಲಸಕ್ಕೆ ಎಳ್ಳುನೀರು ಬಿಟ್ಟು 
ಬಿಡಲೇ? ” ಎಂದು ಒಂದೊಂದು ವೇಳೆ ಹಾರಾಡುತ್ತಿದ್ದನು (ಉಗಕಿ: ಲಿ 
ನಿನ್ನ ಈ ವಯಸ್ಸಿನಲ್ಲಿ ನೀನು ಹೀಗೆ ಹಾರಾಡುತ್ತಿದ್ದಿ ? (ತಕ್ಕಕಾ. ೦೦೪) ; 
ಅವರಿಗಂತೂ ತುಂಬಾ ಆಯಾಸವಾಗಿತ್ತು. ಎಲ್ಲರ ಮೇಲೂ ಹಾರಾಡುತ್ತಿ 
ದ್ದಾರೆ (ರೂತ್ರೇರು. ೩9). ([ವಾಣು, 4 ಆಡ್ಮು) 
ಪಾಟ. ಪುರಿ, (ನಾ). ಹಾದರಗಿತ್ತಿ; ಜಾರೆ: "ಪಾಲ್‌ಯೆನೆ ಸಿತಗೆ 
ಯಕ್ಕೂಂ” (ಕರಾತಿ. ೭೦). ಕಾರಿ, : “ಪಾರಿಯೆನಲಾದಪುದು ಜಾರೆಗಂ 
ಶ್ರೇಣಿಗಂ ಪೆಸರು” (೪8. ೩9): 'ಮಂದಿಪೂಣ್‌' ಪರಾ, 
[ವಾಜ್ಕು + - ಇ) 
ಪಾಟಃಕ್ಕು (ಕ್ರಿ). ಹಾದರ ಮಾಡು : ಪಾಣಾಕ್ಕಿ ವರಿವಲ್ಲಿ ಬಾಲಗೆಚ್ಚೆ ಕಾಲಂ 
ತೊಡರೆ (0೭. 3-೦೦೪): [ಪಾಲ್ಯು + ಇಕ್ಕೊ] 
ಪಾಳವೆಣ್‌ (ನಾ). ೧. ಪಾಟ್‌. ೨. (ಆಲಂ) ಜಗಳಗಂಟಿಯಾದೆ 
ಹೆಣ್ಣು : “ಪಾಜಃವೆಣ್‌ ಕಲಹಶೀಲಾಸ್ರೀ” (ಕಥ್ಗಾತ. ಆ ಶ್ಮಣ್ಮಾ)- 
[ಪಾ -- ಪಣ್‌) 
ಪಾಸು, ಹಾರಿಸು, ಹಾಟ್‌ಸು(ಕ್ರಿ). ೧. ಜಿಗಿಸು ; ನೆಗೆಸು ; ಪುಟಿ ಸಾ; 
ಹಾರುವಂತೆ ಮಾಡು : ಕ್ಷಿತಿಪತಿಯ ಧೈರ್ಯಗುಣಪರ್ವತಮಂ ... ಅತಿ 
ವೇಗದೆ ಪಾಟ್‌ಸಿದುದು ಸುತವಿರಹಪ್ರಳೆಯೆವರೂಷಪವನಾಪಾತಂ 


ಹಾಚ್‌ಸು 


(ಕದ್ದ. 9-4) ; ಪರಿಯಿವ ನೆಟ್ಟನಟ್ಟುವಿದಿರೇಅೌಪ 
ಕಿಳ್ಹು ದಾಂಟಿಷೆ . . ಪಂಚಧ:ರೆಯೊಳ್‌ ಪರಿಣತಿದೋರ್ಪ ವಾಹಳಿತನಂ 
ಬಗೆಗೊಂಡುದು ಮುಂತ್ರಿಪುತ್ರನಾ (96, 0-63). ೨. ಚೆದರಿನಂ ; 
ಚೆಲ್ಲಾಪಿಲ್ಲಿ ಮಾಡು : ದಿವಿಜವಿಮಾನಕೋಟಿಯಂ ತಲಗೆಲೆಯಂತೆ 
ಪಾಅ್‌ಪ. . .ರುದ್ರಗಣೇಂದ್ರರಿಂದೆ (೨೩೭ 09-004 ನ). ೩. ಓಡಿಸು; 
ಕಳೆ; ನಿಮರಿಸು: ಪಾಡುವ ಗಾಣರ ಗೇಯಂ .. . ಕಂಪನೊಳ 
ಕೆಎಂಡಲೆವೊಂದೆಲ್ನರೆಂಬ)ವಂದು ಪಾಟ:ಸುವುವುದಗ್ರ ವೀರಭಟರಾಹ .ಕೇಳಿ 
ಪರಿಶ್ರಮಂಗಳಂ (ಕಃಠಕಾ. ೮೦-೪) ; ಆಟ್‌ಸಲಂಗದ ಮಲಮಂ ಪಾಜ್‌ಸ 
ಲಿಂದ್ರಿಯದ ದರ್ಪೆವೂಂಂ ಮಾರ್ಗದ ಮೈ ಿದೋಸಲಾಅನೆಯ ತಪಕ್ಕೇ 
ಅಕದನಾ ತಪದ ವೆಸರೆ ಕಾಯಕ್ಷೇಶಂ (ಅನಂಫಿ. ೪-೦೬); ಕಳಮ 
ಕ್ಷೇತ್ರದಿಕ್ಕೆಲದಲ್ಲಿ ಪರಿಮಳದಳೆದ ನೀಲಾಬ್ದವ ಕಿತ್ತೂ ತೊಳಗುವ ಗಿಳಿ 
ಮಿಡನಿಟ್ಟು ಪಾಜ್‌ಸುವ ಹೆಂಗಳ ರೂಚೆ ನೋಡುತೈದಿದನಂ (ನೋಡತ. 
೨-೫). ೪. ನಾಶಗೊಳಿಸು; ಧ್ವಂಸಮಾಡು; ಧೂಳೀಪಟ ಮಾಡು: 
ಪತಾಅಸೌಂತ ದಾನವರ್ಕಳ ಜಾಳಿಂದರ್ವಿಸುವ ಬಳಮನೊರ್ವನೆ ರಣದೊಳ್‌ 
ಪಾಅಕಿಸಿದಂ ವಿದೈೆಗಳಿಂ (ಕೀಣತಿ. ೦೨-39). ೫. ಎತ್ತಿ ಹಾಕು; 
ಅಪಹರಿಸು; ಲಪಟಾಯಿಸು: ಆತಂ ಮಾಡುವನ:ಚಾರಮಂ ಪೆ:ಟತ್ವೊಡೆ 
- ವೀರರ ಪಡಪಂ .ಪಾಜಸುವಂ (ರರ್ಶಾಮ್ಮ. 3-೬೬). ಹಾರಿಸು : 
೧. ಅಪ್ಪಿ ತಪ್ಪಿ ನೆಲದಲಿ ಬಂದು ಇಳಿದರಿವುಗಳ ಊದಿ ತೂರಿ ಹಾರಿಸು 
ಐಂತ್ತೆ ಮೇಲೆ. ಮುಂಗಿಲಲಿ (ಗಂ. ೦೨೩-೦೩8) ; ಕುಂಭಕರ್ಣನು ತನ್ನ 
ಐನೂಗಿನಲ್ಲಿ ಹೊಕ್ಕ ಹನುಎಂಂತನನ್ನು ಹರಿಸಿ ಒಗೆದಂತೆ . .. ನನ್ನನ್ನೊ 
ಒಗೆದಿದ್ದಾನೆ (6ಕ್ಕೆ. ೪). ೫. ಮಲ್ಲವ್ವನಿಂದ ಈಗ ಎಷ್ಟು 
ಹಾರಿಸಲು ಶಕ್ಕವಾದೀತು? (ಶಾಶೋಂ. 0೬). ಹಿ. ಸಿಡಿಸು ; ಉಡಾ 
ಯಿಸಂ; ಚಿಮ್ಮಿಸಂ : ಹಾಸ್ಮಚಟ:ಕಿಯ ಹಾರಿಸುತಾ ದಿನ ಗುರುತಿಸುತಿದ್ದೆ 
ಹಾಜರಿಯ (ಇಂಕಾತ. ೩೯-೪೩); ಸಂಚುಗಾರರಲ್ಲೊಬ್ಬ ಗುಂಡು ಹ:ರಿ 
ಹಿದನು (ಫ್ರಾ. 390). ೭. ಹಸು. ಎಮ್ಮೆ ಮೊದಲಾದುವುಗಳ 
ಮೇಲೆ ಗರ್ಭಧಾರಣೆಗಾಗಿ ಹೋರಿ, ಕೋಣಗಳನ್ನು ಹಾಯಿಸು, 
ಏರಿಸು : ಎರಡು ಅಚ್ಚತಳಿಯ ಗೂಳಿಗಳನ್ನು ಹಾರಿಒ ಅಡ್ಡಡ್ಡ ತಳಿ 
ಖೆಬ್ಬಿಸುವುದು (೪ಂಕೋ. 1. 333). ಲೆ. ಮರೆ ಮಾಡು; ತಪ್ಪಿಸಂ 
ವುದಕ್ಕೆ 'ಪ್ರಯಶ್ನಿಸು: "ಮಾತು ಹಾರಿರು' ಪರಾ. ೯. ತೊನೆದಾಡು 
ವಂತೆ ಮಾಡು : ಹಾರಾಡ:ವಂತೆ ಮಾಡು : ಏರಿಸಿ, ಹಾರಿಸಿ, 
ಕನ್ನಡದ ಬಾವುಟ! (ಕಕ್ಕಕಾ. ೪311). ಹಾಜಕಿಸು: ೩. ಸಂಕಿಲಿಯ 
ನೇಹವಂಂ ಹ್ಯಾಕಾಕಾಂ.ಪಾ)ಅಸಿ ಪರವೆಯರ ನೇಹದ ವಶೀಕರಣವರಿ 
ಮುಳವುಂ ತೋಟಸೆ (6006. 09-69). ೧೦. ತುಂಡು ಮಾಡು; 
ಕತ್ತರಿಸು; ತರಿ: ದಳ್ಳುರಿಧಾರೆಯೆ :ಬೈದಅನಿ ದೇವನನೆಸಲು ಮಧ್ಯದಲಿ 
ಹಾಆತಸಿದನಾ ಪಾರ್ಥ (ಕುರ್ಮಾರ್ರೋ. ೩-39) ; ನಿಡಿಗಲ್ಲು ನಿಶಿತ ಹಾಸಜ8 
ಗಲ್ಲು... ಬೀಜ್‌ ತುಡುಕಿದ ವಜ್ರಮಾರ್ಗಣದಿಂದೆ ಶ್ರೀಕೃಷ್ಣ ಹುಡಿ 
ಯೋಳಲೆಚ್ಚು ಹಾಆ್‌ದ (ನೋಶಕ. ೪೦-೭): ೧೧. ಇಲ್ಲದಂತೆ ಮಾಡು; 
ಇಲ್ಲವಾಗಿಸಿ : ಶಶಿಧರಾ ನಿನ್ನನೆರಡು ಚಿ:ತೆಯದಿಲ್ಲದರ್ಚಿಸುವೆನು ಭಾಷೆ 
ತಾನಿದು ಸಿರಿಯು ಹಾಜ್‌ಸೂ ನುನಿದಕೆ ಬೇಸತ್ತೆನಯ್ಕ (ಸರ್ಮೇಶ್ರ.೨೦-೬೦). 
- (ಇತರರಿಗೆ ತಿಳಿಯದಂತೆ) ನೀಡು (?) : ನೀಚಿಕಿಯನು ನೀ ಯಜ್ಞ 
ಕಾಲಕೆ ಕರೆದು ಪಿಂಡವನು ಹಾಣಿಸುವುದೈ (ಸಂಠರ. ೩-೩): 
ಪಾರಿಸಿಕೊಇಂಡು ಬರು ಅಪಹರಿಸಿಕೊಂಡು ಬರು : ಸ್ವಯಂವರದಲ್ಲಿ 
ಎಕರಥಿಕನಾಗಿ ರಾಜರನ್ನೆಲ್ಲಾ ಗೆದ್ದು ಕನ್ಮೆಯರನ್ನು ಹಾರಿಸಿಕೊಂಡು ಬಂದ 
ವೀರ (ರಿಕಾ. ೬೩6)- ಹಾರಿಸಿಕೊಂಡು ಹೋಗು ಇ ಲಪಟ: ಯಿ. ; 
ಅಪಹರಿ: 0: ಸುಖಧನನು ನನ್ನೆ ಹೆಂಡತಿಯನ್ನು ಹಾರಿಸಿಕೊಂಡು ಹೋಗಿರು 
ವನು (ಕಕಾ5. 4): (ಪಾಜ್ಯ್ಮು + ಎಇಸ್ಕು) 


೫೫೭೪ 


ಪಾಣಪ,. 


೩6 


20 


80 


ಪಾಲ್ಗು 


ಪಾಡಿ, ಪಾರ್ಕ್‌, ಪಾರ್ಕು, ಹಾರು, ಹಾಜ್ಮು (ಕ್ರಿ). ೧. ಎಗರು; 


ಜಿಗಿ: ನೆಗೆ: ಪುಟಿ;. ಚಿಮ್ಮು : “ಪಂಜು-ಉತ್ಪೃ ವನೇ (ನೆಗೆ, ವಹಿತ್ರ 
ಭೇದೇ ಚ (ಹಜಸಗೋಲು)” (ಕಠಾಾಾ) ; ಪಗೆಯನೇಂ ಗಳ ಪಟ್ಟಮೆ ವಾಜ್‌ 
ಆ ವಿಯಚ್ಚರಬರಂ ನಟನಾಗಿ ಸಿಗೆ 
ಪೂಟ್‌ ದಂ (ಕೇಬಿಫು. ೪-೩೭) : ಸಿಡಿಸಿಡಿದು ಪುಅಶಿದವು ಬೆಟ್ಟಿಂ 1ಳೆತ್ತಲುಂ 
(ಕಂತೆ. ೪೩-೨೩): ವಿ. ಏರು; ಮೇಲಕೆ ಹೋಗು: ಕಪ್ಪುರದ 
ಪೂಟುವ ಸುಟ್ಟುರೆ - ೬ ೬ ಆವರಿಸುವ ತುಂಬಿ ಚೆಲ್ವೈಸೆಖೆ: ಣೆ ಸೆದತ್ತು 
ಖಏಗೇಂದ್ರನೋಲಗಂ (60ಫು.೨-8): ಗ:ಬ್ಬಿಯ ಕೊರಲ್ಲೆ ಗೊ.ಧಿಯ ಕಲ್ಲ ಕಟ್ಟಿ 
ದೊಡುಬ್ಬಿಯಾಗಸಕೆ ಪಂಚುವುದೆ: (ಮೋಹತ. ೦-೨೨). ಹಿ. ಆಕಾಶದಲ್ಲಿ 
ಚಲಿಸು; ಉಡ್ಡಾಣ ಮಾಡು : ನಾಮಾಕ:ಶದೊಳ" ಕಂಗೆಳಂತಿರೆ 
ಪಾಣುವನಿತಲ್ಲದೆ ನವಿಗಿನಿತು ವಿಭವಮುಮೈಶ್ವರ್ಯವುುಂಟೆ ಶರ್ಮಾ. 
೦೩೬-೦೪) ; ಕರ್ಚಿ ಪಾಲಾದವು ಕೆಂದಳಿರಂ ಗಿಳಿವಿ:ಡಿನೋಳಿಗಳ (ಶ: 5೫. 
8-೩೦) ; ಎಲಿ:ಕೆಯೊಂದಜಕಿ: ಪಂಜಲಾರ್ಕುಮೆ ಪತತ್ರಿರ:ಜನುಂ (ವಾರ: 


ತಿಂಬುದೆ: (ಕಂಶಶಾ. ೦೨-೪೦) ; 


೪9) : ನೀಕೆ ನಿರೀಕ್ಷಿಸುತ್ತೆ ವುಣದರ್ಪಣಮಂ - ತೋರಗಂರಂಳಂ 
ತೆಗೆಯಂತ್ತಿರಲಲ್ಲಿ ಪಾಯ್ದು ಪೆಣ್ಣುಜಆಡಿ ಪಾಜ್‌ ಕೂರುಗುರ ಕೊಳ್ಳಗಿ 
ದಾಗಳೆ ತನ್ನ ಕುಂತಳಂ ಪಾಜಿತೆಗೆ2ನ್ತಿ. ಪಂಜಲೀದು ಪಾಜದಳೇಂ 
ಕರಬಾಾಕೆ ವಮಗ್ಲೆಯೋ (6ೀರಾವ. ೦೨-೨೨). ೪. ತೊಲಗು ಹಿಂದೆ 
ಸರಿ; ದೂರವಾಗು : “ಅಕ್ಕುಳಿಸಿತೆ:ದುಂ - ಪಾಜಿ*ತೆಂದುಂ 
ಪಾರಗೆಯ್ಕೆಂದುಂ- ಈ ೧೩ ಆಪಸ-:ಕ್ಕೆ ವೆಸರ್‌” (ಕರಸಾ. ೭೨-೬೪) ; 
ಯಿಗಳಂಜಿ ತಾಜ್‌ ಪಸಲಾಣ್ಮನ ಮೆರ್ಯ ಬಿಸುಪೇಜಕಿ ಬಾಗೆ ಚೆಚ್ಚರ 
ದೊಳ್‌ ಪಂಜ . . - ತೀಡಿದುದು ತೆ೨ಕಣಗಾಳಿ ಬಸಂತದೇಟಕ್ಕಿಯೊಳ್‌ 
(ಕವಗ. ೩೩)- ೫. ಬೆದರು; ಚೆಲ್ಲಾಪಿಲಿಯಾಗು: ದಿತಾ ಪಾಲಾಗು : 
ಬಂದಾದ ದು ಜಲಧಿಜಲ೨ ಕಿಆ್‌ದಿರ್ದದು ಮೇರು ನಿನ್ನ ಭವದಿಂ 
ಸುಯ್ಕೊಳ" ತಣಗೆಲೆ;:ಳಂತೆ ಹಾಜ್‌ದರಜೀಕೆಯ ಸುರೇ ಕಂಮಾಂಚೆರಿತಂ 
ನಿನ್ನ (ಅಕಥು. 6-೩) : ನಿಶ್ವಿಸಂಗಳಿಂ ಪಂಜೀದುದೊ ನಂಸಂಬಂಬಂಉಂಗಳಿಂ 
ನುಚ್ಚುನೂಖೂಾದುದೊ ಎ:ಬಂದದೆ ಲಜನ್ನಿ:ಗ್ನೆಗೆ:ನುಂ ನುಡಿ 
ಪೊಜಮಡದಾಯ್ತೆಂತುಐತಾ ಕಾಂತೆಗಾ:-ಳ್‌ (ಕಾವಂಉ. 300): ೬. ವೇಗ 
ವಾಗಿ ಮಿಡಿ, -ಬಡಿದುಕೊಳ್ಳು ; ಕಂಪಿಸು : ಅ:ತಃಪ್ರವಿಷೃಚಂದ್ರಾ 
ಪೀಡಸ್ಪರ್ಶಲೋಧಛದಿಂದವೆನೆ ಕಡು ಪಾರ್ಷ(ಶಾಕಾಂ. ಗಂಡ:ವಾಯ::] 
ಮೆಲ್ಲೆರ್ದೆಯೊಳ” ಕಯ್ಯ್ಯನಿಕ್ಕಿ (ಕಾರಂಲು. ೩): ೭. ನಾಶವಾಗು; 


ಹಾಳಾಗು : "ಪಾಜೌಿಸು' ಪರಾ. ಪಾರ್ಕ್‌: ೧. 'ಪಾರ್ಕೆ' ಪರಾ. 
ಪಾರ್ಕು ; ೩. ಆಳಿಗಳೆ ಪಾರುತಿವೆ (ಕಣಣ. 8-೬-೬೦); ಇನ್ನು 
ಪಾರದಿರೆನ್ನ ಬಳಿಯ ಸೊಗಗೂಡು (09೩. 0-೬). ಹಾರು: ೧. 
ಬೆಕ್ಕು ಹಾರುತಿದೆ ನೋಡಿದಿರಾ ? (ಗಂ. 63-8); ಭೂ: :ಪಕಾಲದಲಿ 
೬ ಬಂಡೆಗಳುರುಳಿ ಕಂದರತಲದಿ ಢಿಕ್ಕಿ ಹೊಡೆದು ಹುಡಿಹುಡಿ ಹಾರಿ 
ಕಿಡಿಕಿಡಿ ಸಿಡಿಯುವಂತೆ (8೫್ರಿ:ಗೆ. ೮3-೨೨೩0): ೩.- ರೆಕ್ಕೆಯ ಬೀಸುತ 
ಚೇತನಗೊಳಿಸಿ ಹೊಸಗಾಲದ ಹಸು-ಕ್ಕಳ ಹರಸಿ ಹಕ್ಕಿ ಹಾರುತಿದೆ 
ನೋಡಿದಿರಾ ? (ಗಂ. ೫೭-೩)- ಹ. ರೋಗಿಗೆ ನಾಡಿಯ ವರಂಖಿಸ್ಕೂನದಲ್ಲಿ 


ಕ್ಷಣಕ್ಷಣಕ್ಕೆ ನಿರಂತರವಾಗಿ ಹಾರಿದರೆ ಆತನಿಗೆ ನಾಲ್ಕನೆಯ ದಿನಕ್ಕೆ ಎಂರಣ 
ವೆಂದರಿವುದು (8ಕನೈ. 0೩): ಲೆ. ಇಲ್ಲವಾಗು ; ಹೊರಟು ಹೋಗು; 
ಕಳೆದು ಹೋಗು: ಶರಣು ಶರಣೆಂಬುವೆವು ಹರಣ ಹಾರುವ ತನಕ 
(ಕನ್ನೆಕು. ೦೩9): ಹಾಟು: ೧. ಹರಿವ ಹಾಯಿವ ಪಂಠಿಸು 

ಎಳೆಗಜುಗಳನು ನೋಡಿದನು ನಗುತ ನರೇ:ದ್ರನೊಲವಿನಲಿ (ಕಾವಾ. 
0೭-೩೫5) ; ಲೆಂಬ; ಧಿಯ ಹೂಜಿ ಲಂಕೆಯ ಸುಟ್ಟು ರಕ್ಕಸರ ಎಂಡುಹಿ 
ಸತ್ಮಲೋಕದ ಪದವಿಯ ಿತ್ತು ಸಲ ತಣ (ಭಿರಂ5. ೦-೦6೦-೦); ॥₹ಾರ್ಯ 
ಹಿದ್ಧಿಸಿತೆಂದು ಮಾಯಾಕಾ:ತೆ ಖೇಚರಕೆ ಹಾಜ್‌ದಳು (ಮೋಹಕ. ೩೦-೨೬). 


೩. ಕೋಣತು ವಾಯಸನೆಡಗಡೆಯೆಡದಿಂದೆ ಹಾಟ್‌ತು ಹಂಗ ದಕ್ಷಿಣೆ 
ಅಕೆಯ ಕೊಡಹಿ ಹಾಟ್‌ತು . . . ನುಡಿದುದು 
ನೃಪಗೆ ವಿನಯನಲಿ (ನಳತ: ೨-೨೦). ೪. ಸೌಂದರಫೆರುಮಾಳೆ ಪಿರಿದು 
ಕೋಪದಿಂ ಹಾಬ್‌[ಪಾಕಾ. ಆ, ರ, ಅ] ನೂಂಕಿ (ನಂ. ೬-೪೯); 
ಆಡಗುವ ಶಾರ್ದೂಲ ಹಾಜುವ ಹರಿಣನ ಕೆಡಹಿ ರೋಹಿತವನೀಂಟುವುದು 
(ನೋಪತ. ೪೦-೩೦): ೫. ಹಾಜ್‌ತ್ತೂ ಬ್ರಹ್ಮನೋಲಗ ಕೆದಟಾತ್ತಿದೇನಯ್ಯ 
(ಅನಕೇ- ತೂಜದರೆ ತನಿಹೊಟ್ಟು ಗಾಳಿಗೆ ಹಾಜುವುದು 
(ಕುವ್ಮಾರ್ರೋ. ೦೬-೪೪): ೬. ಎಡದೋಳು ಹಾಜ್‌ತು ವಾಮಲೋಚನ 
ಬೆಂಬಿಡದಲುಗಿತು (ನೋಹತ ೬-೨೬): ಲೆ. ಏನು ಬಂದಿರಿ ಹದುಳವಿದ್ದಿರೆ 
ಎಂದರೆ ನಿಮ್ಮ ಮೈಸಿರಿ ಹಾಜ: ಹೋಹುದೆ (ಸವ. 390) ; ಹಾಟ್‌ದವು 
ಹೆಸರುಗಳು ಭಂಗದ ಸೂಜ್‌ಗಳ ಕಟ್ಟಿದರು ಮಿಗೆ ತಲೆವತಾಅಿಗಳು 
ಮರಳಿದರು. ರಣಹೇಡಿಗಳ ಬಗೆಯಂತೆ (ಕುನ್ಶಾಳೀ- ೭-6೪); ಶಿವಶಿವ 
ಭಾಗ್ಯ ಹಾಟ್‌ತಲಾ (೫80. ೨೨-3) ೯. ಸೂಸು; ಹೊರಚೆಲ್ಲು ; 
ಹೊಮ್ಮಿಸು : ತಾಜುಥಟ್ಟಿಗೆ ಹರೆದು ರೌದ್ರವ ಹಾಜ*ದವು ಕಣ್ಮುಗಳು 
ರಪುಬಲದೇಜ ನಾಲಗೆ ಹೊಗಳಲವ್ಮುದು (ಕುಲಕ. ೦೦-೦೫)- 
ಹಾರಿಕೊಳ್ಳು - ದುಮುಕು : ಶೀಲಭಂಗವಾಯಿತೆಂದು ಹೊಳಿಗೆ 
ಹಾರಿಕೊಂಡೆಯಾ ಗೌರಾ? (ತಂಗಳ: ೦೦೫) ; ಕೆಲವರು ಯಾವ ಯಾವ 
ಕಾರಣಕ್ಕೋ ಕೆರೆ ಬಾವಿ ಹಾರಿಕೊಳ್ಳುತ್ತಾರೆ (ಜೂಸ್ನ- ೧೭೬): ಹಾಲ 
ಹೊಯ್‌ - ಮೇಲಕ್ಕೆ ಚಿಮ್ಮುವಂತೆ ಹೊಡೆ ; ಹಾರಿಸು: ಸಡ್ಡೆಮಾಡದೆ 
ರಕ್ಕಸನ ಕೂರ್ಗಣೆಗಳ ಎಡ್ಡೂರವನು ಹಾಜ ಹೊಯ ಅಡ್ಡವಾತಿಯಲಿ 
ಸ್ಕಂದನಸೂತ ವಾಜಿಯ ಒಡ್ಡವಣೆಯ ಖಂಡಿಸಿದ (ನೋಹತ- ೪೦-೩೪). 
[ದೇ.॥ ತಮಿ: ಮಲ. ಪಾಜಿ:; ತುಳು. ಪಾರು: ಕೊಡ. ಪರ್‌: 
ಕೆ. ಪಾಜು ; ತೊದೆ. ಪೂರ್‌) 
ಪಾಸ, ಪಾರ್ಕ, ಪಾರ್ಕು, ಹುಜ್ಯು (ನಾ). ೧. ಜಿಗಿತ; ಹಾರಿಕೆ: 
`ಎಕ್ಕವಾಜು' ಪರಾ. ಪ. ಹಾರಾಡುವಿಕೆ; ಉಡ್ಡಾಣ: "ಪಂಜು 
ಗೆಡು” ಪರಾ. ೩. ಒಂದು ಬಗೆಯ ನಾವೆ; ಹರಿಗೋಲು : 
“ಪಾಜಕಿಂದೆನೆ ಪೋತಭೇದಂ” (ಕರ್ಶಾನಿ. ೬೦) : ಅಂತು ಪರಾರ್ಥ್ಥಮಪ್ಪ 
ಸ್ತ್ರೀರತ್ನಮುಂ ವೇಅ್‌ದ ಪಾಜನೆ ಪೋಲ್ತು ಕೀಆ್‌ ಪಾಣುವ ಅಮಿತರಯ 
ಮನ ಖೇಚರವಿಮಾನಕೇತನದ ಕೋಳೊಳ" (ಕಾಂತಿಪು- ೨-5೩ ವು; ಅಟಗಡ 
ಲೆನಿಸಿದ ಸುಗುಣನ ಮೆಜಕಿವ ಪದದ್ಧಂದ್ವಮೆಂಬ ಪಾಜಂ ಕಟ್ಟಟ್ಕಟ್‌ನೆ 
ಯ್ಹಿದವರ್ಗಲ್ಲದೆ ಪೆರ್ಗಡಲಂ ದಾಂಟಲಾರ್ಗಮುರಿದು (ನೀಠಿಮಂ. 11, ೩). 
೪. ವಿಮಾನ: ನಡೆಮಾಡಮೆಂದುಂ ವಿಮಾನಂ” (ಕಸಾ. 
೬೪-೩೭೫) ; ಬೆಚ್ಚಎಡಾನೆಯ ಶ-್ರಿಸೊಳಂಚ್ಪಗಿರುಂ ತಳೆದ ಅಕಿಂಟೆಯಂಗಳ್‌ 
ನಡೆನೋಟ್ಪಿಚ್ಚಿಗೆ ಚೆಲ್ವಂ ಬೀಜ್‌ದುವಚ್ಚರಸಿಯರೇಅ೨ ಬಂದ ಪಾಜಾನ 
ತೆಜದಿಂ (ಕನ್ಠಕಾ- ೨೬೨); ಬಿಸವಂದವನಾಗೆ ಸರ್ವರ್‌ ಬಳಿಕನುಕ್ರಮಂದಿನಸು 
ಕೀಟ್ಬಿರಿಯ ಪಾಜ್‌ದೆಂದೂ ಜನರೆಂದು ತಾನೊಸಗೆ ಪರ್ಬದುದು ರಾಘವ 
ಬಂದನೆಂದು ಪುಷ್ಪಕಮವನಿಗಿಳಿದು ಬರಲು (ಶ್ರೀ. ೪-೨4): ಪಾರ, : 
೫. (ಕರಾ) ಜಲಪಾತ ; ದಬದಬೆ : ಗ:ಗಾವಳಿನದಿಯ ಸಂತೆಪೇಟೆ 
ವಾರದಲ್ಲಿ ಹದಿನೈದುಫೂಟಿನ ಮೇಲಿನಿಂದ ನೀರು ಬೀಳುತ್ತದೆ (ರಟ): 
ಹಂರ್ಮು : ೫. ಸಹ್ಯಾದ್ರಿಯಲ್ಲಿ ಹರಿಯುವ ನದಿಗಳಿಗೆಲ್ಲ ಬೆಟ್ಟದಲ್ಲಿ 
ಮಾರಿಗೊಂದು ಪಾರು ಇದೆ (ರೂಂ): ಹುಚ್ಚು : ೬. ಹೃದಯ, ನರ 


(ಮೋಹತ. ೬-೨೫) ; 


೭-೨೪): 


“ಪಾಜಕೆಂ ಟ್‌ 
ಬಾಟ್‌ ಯೆಸ್‌ ಆ ಆ್‌ ಛ್‌ 


ಮೊದಲಾದುವುಗಳ ವಿಂಡಿತ.. -ಸ್ಪಂದನ: 'ಎದೆಹಾಜು' ಪರಾ. 
[ಇಪಾಜ್ಯ್ಕು./ ತಮಿ. ಪಾಜುು;, ಮಲ. ಹಾಜಿ. ಪಂಜು] 
ಪಾಜ್ಕು (ನಾ). ೧. ಚಪಲತೆ ; ಚಂಚಲತೆ: 'ಪಾಜಬ್‌', ` ಪಾಣು 


ಬೊಜಂಗ ' ಪರಾ. ಪಿ. ಹಾದರ; ಜಾರತನ : “ ಸಿತಗತನದೊಳ್‌ 


ಪಂಜು '(ಊೃನುಂ. ಎ೦6) : ಪಾಣಃಿನೆ ಕರಂ ಪಿದಿದಂಂ ಗಬಪುತ್ತುಮಿರ್ಪಳು 


ದ 


೩3೫೭೫ 


20 


ಪೂಜುಂಬಳೆ 


ಸಾಲಿಕೆಯೆಂಬರಲ್ಲದಭಿಸಾರಿಕೆಯೆಂಬರೆ ಬುದ್ಧಿಯುಳ್ಳೆವರ್‌ ` (ತಂತಣ- 
*-ಇ): ೩. ಹಾದರಗಿತ್ತಿ; ಜಾರೆ: ಅಣಮೆಮೆಯಿಕ್ಕದೊಪ್ಪುಗುಮೆ 
ಕಣ್ಮಲರೆಂತಂಗೆ ದೇವಸೌಂದರೀಗಣದ ವಿಳಾಸಮಂಜಿಸುವವೋಲ್‌ ಪೆಡೆಯಂ 
ಮಂಡಿಯಲ್ಲಿ ತೋರ್ಪ ನಾಗಿಣಿಯರ ಕೆಯ್ತಮೆಂತೊ ಕಳೆ ಪಾಜುವ 
ಪಾಜುಗ್ಗಕಾಕಾಂ, ವ]ಳಂದಮೇಂ ಬೆಡಂಗಣಿಯರವಿತಾಕೆಗೆಂದು 
ಪೊಗಬ್ವಿರ್‌ (60ಿಫು. 9-9೭) ;: ಪಾಟುಗಳಂ, ಮಿಗೆ ನಂಬುವುದೆ (ಶುರೂ. 
60-೩೦)" ೪. ಚಂಚಲನಾದ ವಿಟ, ಜಾರ : ನಾಣಿಲಿ ನಿಟ್ಟುರಂ 
ಸಿತಗನಾಟವಿಟ ತುದಿಗೋಡ ಪಾಣ್ಮುಶಾಳಂ. ಪಕ್ಷಿ] ನಿನ್ನಾಣೆ ಗಡಾಗಡುಂ 
ನಿನಗೆ ಕೂರದರೊಳ್‌ ಬೆರಸಿರ್ಪಂ . - - , ಬೇಡವನ ನಣ್ಣು (ಲಕಾನ. 
೨-೧೨೨) : ಪಾಟಾಕ್ಕಿ ಪರಿವಲ್ಲಿ ಬಾಲಗಚ್ಚೆ ಕಾಲಂ ತೊಡರೆ ಕೆಡೆದೊಡೆದ 
ಮೊಣಕಾಲೊಳುಪ್ಪ ೦ ಪತ್ತಿಸಿ ಪರಿವ ಪಾಅ £ ಅ 3 ಗಳುಮಂ (ಊೀರಾನ. 
8-೧೦೪ 5): ೫. ವಿಟವರ್ಗ ; ಜಾರರ ಗುಂಪು : : ಎಳಮಾವಂ 
ಪಲ್ಲವಗ್ರಾಹಿಯನನುನಯದಿಂ ಸುತ್ತಿ ತೆಂಗುಳಿಯಿಂ ಸಂಚಳನಪ್ರಾಗಲ್ಮ್ಯ 
ದೊಳ್‌' ವಾಸನೆವಡೆದು ವಪರಿಷ್ವಂಗದೊಳ್ತೂಂಗಿ ಭೃಂಗಾವಳಿಯಂ 
ಪೋ £ ಪೂ; ಅಂ ದರಸ್ಮೇರದಿನೆಅಗಿಸಿ ವಲ್ಲೀಲತಾತನ್ವಿ ವೇಶ್ಶಾಕಳೆಯೊಳ್‌ 
ಸೌಭಾಗ್ಯ ಶೋಭಾವತಿಪರಿಣತಿಯಂ ಗರ್ಭದೊಳ್ಳಲ್ವಳಕ್ಕುಂ (ಮಲು. ೬-೩೯). 
೬. ಕೈಲಾಗದವನು ; ದುರ್ಬಲನಾದ ವ್ಯಕ್ತಿ ; ಅಶಕ್ತ ; ಹೇಡಿ: 
ಜಗಟಂಬೆೊಕ್ಕವರೊಳ್‌ ಕೆಲರ್‌ ಪೆಟವರಾಗಿರ್ದರ್‌ ಜವಂಗೆಟ್ಟು ಪೂಜುಗಳ 
ನ್ಕಾದ್ರಿಗೆ ಪಾಜ್‌ ಪೋಗಿ ಕೆಲಬರ್‌ ಬೆಳ್ಬಿಂಗಳು ಪೀರ್ವ ಪಕ್ಕಿಗಳ£ಂತಿರ್ಪ 
ರಳುರ್ಕೆಗೆಟ್ಟು ಕೆಲಬರ* ಸೂರ್ಯಪ್ರಭಂಗಳ್ಳಿ ಗೂಗೆಗಳಂತಿರ್ಪರ್‌ (6ರ೯ಕೇ. 
೨-೪೩) : ಎಣ್‌ವೆವೆಂದು ಪೊಚ್ಚಲ್‌ಸಿ ಬಂದು ಮಹೋಗ್ರಸಮಗ್ರ 
ಚಾಪಮಂ ಪಾಟುಗಳಪ್ತ ಭೂಪರಿರದೆತ್ತುತೆ ಬಿಲ್ಲೂಸಿರಿಕ್ಕಲಾಜದಿರ್ದು 
ಪೋಗೆ (ಪೇಮ: ೯-೭) 


ಪಾಜುಂಗುಪ್ಪೆ, ಪಾರ್ಗುಪ್ಪೆ, ಪಾಜುಗುಪ್ಪೆ, ಹಾಜುಗುಪ್ಪೆ (ನಾ). 


35 


ಪಾಣುಂಬನಿ (ನಾ). ಸಿಡಿಯುವ 


40 


ಪಾಜುಂಬಳೆ. ಪಾರುಂಬಳೆ (ನಾ). ೧. ಚಕ್ರ; 


ಮಕ್ಕಳ ಒಂದು ಬಗೆಯ ಆಟ; p ಮರಳಿನ ಗುಡ್ಡೆಯನ್ನು 
ರಚಿಸಿ ಅದನ್ನು ನೆಗೆದು ದಾಟುವ ಒಂದು ಆಟ : ಸುರಭಿಶರನ 
ಸುಲಲಿತ ಶೀರ್ತಿಶ್ರೀ ಧರೆಯಿಂಂ ದಿಗ್ವಲಯಕೆ ಪಾಅುವೆನೆನುತುರುವಖಂದದಿಂ 
ದೆಯ್ದೇದಾ ಪಾಯುಂಗುಪ್ಪೆಗಡರಿದಂತೆ - ತರಳನಯನೆ ಮುತ್ತಿನ 
ಮೆಟ್ಟಕ್ಕಿವೆಡೆಗೇಆ*ದಳತ್ತ (೫ಡುಳಾ: 6-೨೨). ಪಾರ್ಗುಪ್ಪೆ : ಶಿವಗಣಾವಳಿ 
ನಲಿದು ತವಕದಿಂ ಪಾರ್ಗುಪ್ಪೆಯಾಡುತ ಪಾಡುತ್ತ 
ನಡೆಯಲು (2ಸಫು. ಟ-೩೭)- ಪಾಅುಗುಪ್ತೆ : ಚೆನ್ನೆಯರ್‌ ಪಾಲು 
ಗುಪ್ಪೆಯನಾಡುವ ಮಣಲ್ಹಿಣ್ಣೆಯ ನೋಡಿ ಹಿಗ್ಗಿದರು (ನೋಶತ. ೪-೩೪): 
ಹಾಟುಗುಪೆ : “ ಪಟ್‌ವಜ್‌ಯೆನಲು ಹಾಜುಗುಪೆ” (ಕದ್ಮಿತುಂ. ೩೭): 
ಹಿಡಿಗವಡೆ ಗುಟ್‌ಯಾಳು ಚ:ಡಿನ ಹೊಣಕೆ ಚಿಣಿಕೋಲಾಳು ಚಿನಿವೆಂಡಿನಲಿ 
ದಂಡೆಯ ಹಾಟಿಗುಪ್ರೆಗಳ . . . ವನೋದದಲಾಡಿದದಂ (ಸಂಠಶ, ೧೭-೦): 
ಕುಪ್ಪಿ ಕುಣಿದು ತೇಜಿ ಹರಿದುದರ್ಶಿಗೆ ಹಾಜುಗುಪ್ಪೆಯನಾಡುವಂದದೊಳು 
(೪ರಠ. ೨೯-೩೬). [ ಪುಣ್ಮು *- ಕುಪ್ಪೈ) 

ತುಷಾರ : 5* ಪುಟುಂಬನಿ 

[ಪಾಜ್ಮು ೬ ಪನ್ನಿ] 

ಚಕ್ರಾಯುಧೆ : 
“ ಐಾಜುಂಬಳಿಯೆನೆಯದು ಚಕ್ರಾಹ್ವಯಂ ” (ಕರ್ತಾಠಿ. ೨೩) : ಪಾಲಿವ 
ಪಾಣಜುಂಬಳಿ ಕೊಳೆ ಜೀಜಕಿಟ್ಟಂಬರಕೆ ತಲೆ ಸಿಡಿಲ್ಲೊಡಮಾ ಕಾಯ್ದಾಅದೆ 
ಹರಣ-:ಗೆಯ್ದುವು ಜಾಅಲ್ಲದೆ ಜೋದರಟ್ಟೆಗಳ* ಕೆಲವುಗಳ (ಕಂಶಠಾ 
90-98) : ಒಡವುಟ್ಟಿದನರಸಿಯನೆನ್ನೊಡವುಟ್ಟಿದರೆನ್ನದಬ್ಬೈಯೆಂದತ್ತಿಗೆಯೆಂ 
ದೊಡೆ ನಾಲಗೆಯಾತನ ತಲೆ ಸಿಡಿಲ್ಲು : ಪಠಃಜಕೀಟ್ಲುಮೆನ್ನ ಪಾಣುಂಬಳಿ 
ಖಯೆ.ಳ್‌ (ಕಾಂತಿಪು. ೬-609) : ನೀಜನುರದೊಳ್‌ ಮನೋಜನ ವಾಣಿಂ 


ಹ. 
ಹವ: 


ತುಷಾರವುಕ್ಕ್ಕಿ” (ಮಂಗಾ. ೦೩-೫). 


ಹಾಖುಂಬಳಿಗೆಯ್ಯ 


ಬಳೆಯೊನಿಸಿ [ವಾಲಯರುಪಪೆರಿಮಳಮಂ ಬೀಣುವೆ ಪುಳಕಾಂಕುರದಳ್ಳೇಅ*ಿಂ 
ಸೆಸೆಕಣಕೆೇಯಾದೆ ವೊಲೆವಡ್ಮೆಯಂವಂಂ] (ಊೀಳಾಶ. ೧೦-೯೨): ವೂಂತಿವರೆಂಂ 
ತಮೋರಾಶಿಯಂಂ ಪಿಂತಾ ಪಾಣುಂಬಳೆಯುಂ ಬರೆ (ಅದ್ಕುತೆ. ೦೪-೨೩) 
೨. ಒಂದಾ ಬಗೆಯ ಆಟ: ಪೆಕ್‌ವಆ್‌' ಪಾಯೀಬಳೆ ಮರಗೆರಸಿ 


ಕುಳಿಲ್ಲಿಂಡು . * * ಎಂಬಿವನಾ ಮುರಹರನಲ್ಲಲ್ಲಿಗಾಡುತುಂ ಬರಲ್‌ 
(8ಗಂ. ೪-99). ಪಾರುಂಬಳೆ: ೧. “ ಪಾರಂ€ಬಳೆಯೆನಲ್‌ ಚಕ್ರ ” 
(ಕರ. ೬೪), [ಪಾ * ಬಳ್ಳಿ] 


ಹಾಜುಂಬಳೆಗೆಯ್ಯ, ಪಾಜುಂಬಳೆಗೈಯ (ನಾ). ಚಕ್ರಪಾಣಿ ; ವಿಷ್ಣು : 
“ಎಲರುಣಿವಟಕ್ಕಿಗ ಪಾಂಟಿಂಬಳಿಗೆಯ್ಮಂ - . . ತಾಂ ಹರಿಯೆಂದು ಪತ್ತು 
ವರಿಜನೆನುತತ್ತಿ೦ ”  (ಕಂಳಂ. ೨೩). ಪಾಣುಂಬಳೆಗೈಯ : “ ಅರಲ್ಲೊ 
ಡೆಯಂ, ಎಲರುಣಿವಟಕ್ಕಿಗಂ, ಪಾಖಂಬಳಿಗೈಯಂ . . . ಕಾವನಯ್ಕಂ-ಈ 
೧೨ ಎಷ್ಟುಗೆ ಪೆಸರ್‌ ” (ಕರಾ, ೪೭-೯) ; ಪಲಗಣ್ಣಂ ಪಾಣುಂಬಳೆಗೈಯಂ 
ವೆಲವೊಟಕೆಗೆಂ ಬೆಂತರಬಲ್ಲಹನುಜ್ನಲಿಸುವ ಜೋಯಿಸರುಣ್ಮಂ ಮಿಗದರಸಂ 
"ಮೊದಲಾಗಿ ಸಲೆ ಸೊಗಯಿಸುವ ಶತೇಂದ್ರರ (೩ಯಳಾ. ೧೬-೩೯): 
[ಪಾಜುಂಬಳಿ + ಕೆಯ್ಮ್‌ + - ಅ] 
ಪಾಲುಂಬಳೆಗೈಯ " ಪಾಜುಂಬಳೆಗೆಯ್ಯ ? ನೋ. 
ಪಾಟುಂಬಳೆದಿರುಪು (ಕ್ರಿ). ಚಕ್ರದಂತೆ ತಿರುಗಿಸು: ಇಳೆಯಂ ಕಿಟಕ್ಕಿತ್ತಿ 
ಪಾಣುಂಬಳಿದಿರುವುವ ಚಂದ್ರಾರ್ಕಂಬಿಂಬಂಗಳಂ ಸೂಟಕೂಳೆ ತಾಳಂಗುಟ್ಟು 
ವೇಟುಂಕಡಲುಮುನುಜ* ತುಳ್ಳಾಡುವ . . . ಈಶಪ್ರಮಥೆಸಮಿತಿ ಬಂದತ್ತು 
ಸಂರಂಭದಿಂದಂ (8ಗ0- ೧೮-೦೦). [ಪಾಜುಂಬಳಿ-ತಿರುಪ್ಪು (ಇ ತಿರಿಪ್ಪು)] 
ಪಾಯುಂಬಳಿವಿಡಿ (ಕ್ರಿ). ಚಕ್ರಾಯುಧವನ್ನು ಹಿಡಿ : ಶೂಲಪಾಣಿಯ 
ಇಟ್ಟಿಸಿ ಕೈಷ್ಣ ರಿಪ್ರಪ್ರತಿಕೊಲ ಪಂಚುಂಬಳಿವಿಡಿಯೆ ಮೂಲೋಕ ಧಿಟನೆ 
ತಿರೀಗುತಿರ್ದುದು ಕುಲಾಲಚಕ್ರಾಕೃತಿಯಂತೆ (ನೋಷತ. ೩೪-೩೪), 
[ಪಾಜಿಂಬಳೆ * ಪಡಿ] 
ಪಾಜುಗಂಡ (ನಂ). ಚಂಚೆಲನಾದ ವ್ಯಕ್ತಿ; ಅಲ್ಪನಾದ ಜಾರ : ಬರುದರ 
ಬಿಂಕೆಮಂ ಪೊಗಬ್ಬ . . . ಬಿಂಕದ ಬರ್ದೆಗೆಯ್ತ ದೊಳ್‌ ಬೆರಸಿದೊಡಂದೆ 
ಬರ್ದೆನೆನುತಿರ್ಪ್‌ ಭುಜಂಗನೆ ಶೋಳೊಳಿರ್ಕೆ ಸಾಯಿರವರಿಸಂಬರಂ 
ಸುಡುವೆನಾಂ ಗಡ ಮತ್ತಿನ ಪಾಣುಗಂಡರಂ (6ಾರ- ೨-1೨): 
[ಪಾಟು 4 ಗಂಡ,] 
ಪಾಜುಗಣ್‌ (ನಾ). ಚಂಚಲವಾದ ಕಣ್ಣು (?) : ಪೆಅಮೆಟ್ಟೆ ತುಯಿಗಿ 
ಮಿಗೆ ತಳ್ತಿಅ೨ಿದಪ್ಟುವೊಡನೊಡನೆ ತಮ್ಮೊಳೀ ಕಾಂತೆಯ ನುಣ್ಣುಟಿಗೆವೆ 
ಗ್ನಣ್ಗ್ಣ]ಳ್ಳೀಗಿನ ಕೊಅತೆಗೆ ದಲ್‌ ಪಾಲುಗಣ್ಮ ಬಲಿಕಿಗದು ಸಹಜಂ 
(ಭತ್ಮಳ್ಳ. 4-೩೦). [ಪಾಟು 4 ಕಣ್‌] 
ಪಾಯುಗುಪ್ಪೆ 'ಪಾಯಿಂಗುಪ್ಪೆ' ನೋ. 
ಹಾಉಗೆಡು (ಕ್ರಿ). ಹಾರಾಡುವುದು ನಿಂತುಹೋಗು ; ಹಾರಲು 
ಅಸಾಧ್ಯವಾಗು: ಕರಿ ಮುದ ಪೆರ್ಗೊಂಬಿನಿಜುಂಬಿನೊಳೊಜಕಿತಂಗುವ 
ಪಾಲ ಪಗಿನದೊಳ್‌ ವಿಂಗೆ ನೆಗೆದ ಗಗನಚರಿಯ ನಿಡಂಜಡೆ ತೊಡಂಕಿ ಜಿಗಿಲ್ಲು 
ತೆಗೆಯಲ್‌ ಬಾರದಿರೆ ಪಾಖುಗೆಟನ್ಬಿ (ಕಂಠ. es ಪ). 
[ಪಾಲು 1* ಕೆಡು] 
ಹಾಯುಗೆಡೆ (ಕ್ರಿ). (2): ಒರುವಾಯಂ ಕುಂಬಕಂಬಾಯನ್ಹಮೇಡಿಸಿಯುಂ 
ಆಕೋಡಿಸಿಯುಂ ಏಟ್‌ಸಿಯುಂ ಬಂದಾಡಿಯುಂ ಮಿಡುಕಾಡಿಯುಂ ಪಂಜು 
ಗೆಡೆವ ಕಾಳಮಹಾಕಾಳರ ಗೆಡೆವೊಕ್ಕಿರೆ (ಕಾಂತಿಪು. ೪-60 ನ). 
[ಪಾಣು.? + ಕೆಡೆ,] 
ಪಾಟುಗೆಯ್ದೆ (ನಾ). (ಆಕಾಶದಲ್ಲಿ) ಹಾರಾಡುವ ಕಾರ್ಯ : ಈ ನಿಖಳಾ 
ಮರರ್ಗೆ ಜನಯಾತ್ರೆಯೊಳಾಗದು ಪಾಜುಗೆಯ್ತಮಧ್ವಾನಮನಿಂಬುಮಾಡಿ 
ನಡೆಯಿಪ್ಟೆನೆನುತ್ತಮೆ ಶಕ್ರವಿಕ್ರಿತಂ ಶ್ರೀ ನಿಅಸಿಟ್ಟ ನಿಚ್ಚಣಿಗೆಯೆಂಬನೆಗಂ 


೫೫೬೬ 


೩೦ 


30 


ಪಾಣುವೆಂಡತಿ 


ಸೈಟಿಕೇಂದ್ರನೀಲಸೋಪಾನದೆ ಮೂಣು ಪಂಕ್ತಿ ನಿವಿರ್ದೇನೆಸೆದಿರ್ದಾಡೊ 
ಮಂದರಂಬರಂ (ಫುತ್ತಫ್ರೆ. ೧೦-೩೩)- [ ಪಾಲ್ಮು ಕೆಯ್ತ, ) 
ಪಾಟುಗೆಯ್ದ್ಯ.ಪಾರುಗೆಯ್ತ (ನಾ). ೧.ಜುರತನ; ಹಾದರ: ವ್ಯಭಿಚಾರ: 
ಕಳ್ಳೊಡನೆ ಪುಟ್ಟಿದುದಅ:» ಸೊರ್ಕುಂ ಅಬ್ದರಸಿಯರೊಡನೆ ಪುಟ್ಟಿದೆು 
ದಜ್‌ಂ ಪಂಜುಗೆಯ್ತ ಮುಂ ನಿನಗೆ ಸಹಜಮಾಗಿರ್ದುವು (ಗಂಾಯು. ೯-೭): 
ಪಾಟುಗೆಯ್ತದ ಜವ್ವನಿಗಿನಿಯನಿತ್ತ ನಖರದಕ್ಷತಂಗಳನೆ ತೊಡವು ಮಾಡಿ 
ಮೆಜವ್ರುದನವಳೊಡನಾಡಿ ನೋಡಿ ಕಂಡು (ಶಂದ್ರಥು, 6-83ವ); 
ಪಾಣುಗೆಯ್ತ ನ ವಂಡದಿಯರುಅ3 ಪಾರಶೀಕದವರೆಂದೆನಿಪರ್‌ (ಮನ್ಮತಿ- 
8-೨೩) ; ಮಗನೊರ್ವಂ ಪುಟ್ಟಿ ದೋಷಾಕರನೆನಿಸಿದನೆನ್ನೊಳ್ಳಗಳ್‌ ಪಾಂಟಿ 
ಗೆಯ್ತಂ ಮಿಗೆ. ಕುಭೃದ್ವರ್ಗದೊಳ್‌ ಕ್ರೀಡಿಪಳಿ” (ಕಂಠಂ. ೦-೩೨) - 
ಪಾರುಗೆಯ್ತ : ೨. ಅನಿಶ್ಚಯಸ್ಥಿತಿ ; ಚಾಂಚಲ್ಯ : ದೈನ್ಯದಿಂದೆಡರಿಂಡೆ 
ಕಷ್ಟಂಗಳಿಂ ಪಾರುಗೆಯ್ತದಿಂ ಕುತ್ತಂಗಳಿಂದನಾಥತ್ವದಿಂ ನಿಸ್ತಹಾಯತೆ 
ಯುಂದಮಳಲುತ್ತೆ ಚಿನ್ನಿ ಸುತುಮುಬ್ಬೆಗಂಬಟ್ಟು...ನಿದ್ದೆವೋಗುತೆ ಸಾಯ 
ದಿರ್ಪ್ಷಿರವಿಗುರಿದೆರ್ದು ಪೆ:ಸೆಳ್ನು (ಸಂಸಶ, ೨೨-೨೦). [ಪಂಟ್ಮು“ಕೆಯ್ತ] 
ಪಾಣುಗೊಂಬು (ನಾ). ಎತ್ತರದಲ್ಲಿ ಹಾರುತ್ತಿರುವ ಕೊಂಬೆ ; ತೂಗಾ 
ಡುವ ಕೊಂಬೆ, - ಶುಖೆ : ತೋರಮರಂಗಳ ಪಂಜುಗೊಂಬನೇಜಕಿ 
ರಯ್ಕವನಾಗಿ ಮೊರೆವ ಕುಕಿಲ್ವ ಪಾಡುವ ಬಾಸೆವಕ್ಕಿಗಳ ಗಜಬಜದಿಂ 
(ಉಮಾಕ್ಕ. ೬೪-೬) ; “ತಂತ್ರತಂದಿಗೋೊಂಬೆ” (ಗಕೂಕ್ಕ. ತೆ. ಟತ್ಮತ). 
[ ಪಾಂ; 1 ಕೊಂಬು, ] 
ಪಾಜುಡು (ನಂ). (?) : ಮಾಚುಡು, ಪಾಣುಡು, ಸೀಜುಡು. ಬೆದಜುಡ 
ಇತ್ಮಾದಯಃ (ಕಶ್ಮಾಮು. ೮೨ ವ್ಮಾಬ್ಮಾ)- [?] 
ಪಾಟುತನ, (ನಾ): ಹಾರುತ್ತ ಚೆಲಿಸುವಿಕೆ; ಹಾರಾಟ : ಪಾಟಿಂ ಬಾಳೆಂ 
ಮಸೆವಂತೆ ಪಂಜುತನಮಿಂತಾಯತ್ತಿ (0ರ೯ವೇ. ೩-೦೦). 
[ ಪಾಣ್ಣು 4 - ತನ] 
ಪಾಣುತನ್ಮ (ನಾ). ಜಾರತನ ; ಹಾದರ: ಪಾಜುತನದಿಂ ಮೇಲೆ 
ಕೆಡೆದು ಕವಿತಂದ ದರದಳಿತ ಚಂಪಕಮುಕುಳಮಕರಂದಕ್ಕೇವೈಸಿ ಕೆಲಕ್ಕೆ 
ಪಾಯು ಫೋಪ ತುಂಬಿಯ ಬಂಬಲಂ ಕಂಡು (0೮ನೆ: ೧೪-೭೬ ನ); 
ಚಕಿತ ಮೃಗಾಕ್ಷಿ ನೀನೆಳಸ ಕೆಮ್ಮನೆ ಜೊಮ್ಮೆ ನೆವೋಗಿ ಭೂವದಿಂ ಪ್ರಕಟಿಸಲೇಕೆ 
ಪಂಜುತನೆಮಂ (ತ ಫು. 8-೩4೪): ಶೊಲತೆೊಲಗೆಲವಪೋ ಕೈವಿಡು ಪೊಲನೆ 
ಲ್ತಿದು ಪಾಜುತನಕೆ ಪೋಪೋಗು (869. ೬-೨೭೪). [ಪಾಟ್ಕು 4 -ತನ.] 
ಪಾಟುನೀಜಿ (ನಾ). (ಆಕಾಶದಲ್ಲಿ) ಹಾರಾಡುವ ಚಿಲುವೆ ; ಖೇಚರ 
ಸುಂದರಿ : ಎಸಲ್ಮಸಗಿದಲರ ಗೊಂಚಲ್ಲಳನಳಿಪ ಚಂಚರೀಕಸಂಚಯದಂತೆ 
ಪಾಜುನೀಆ್‌ಯರ್‌ ಪುಷ್ಪಕವಿಮಾನಮಾಳಿಗಳಿನವನೀತಳಕ್ಕ ವತರಿಸಿ ಪರಿಷ 
ದ್ವಲಯಮಂ ಪುಗುತರ್ಪಾಗರ್ಳ (6ನಂಥ್ರ. ೨-೩೪೦). [ಪಾಲ್ಲು + ನೀಟ? ] 
ಪಾಜುಬೊಜಂಗ, ಪಾಜುಬೊಜಗ (ನಾ). ಚಪಲನಾದ ವಿಟ; ಚಂಚಲ 
ನಾದ ವಿಟಪುರುಷ : ಸೊಬಗುಮಂ 'ಗಾಡಿಯುಮನೊಳಕೊಂಡು ತಿರುಗ 
ವೆಳವೆಂಡಿರ ಬಟ್ಟಮೊಲೆಯಿಟ್ಟೆಡೆಯೊಳವೊಕ್ಕು ತೋರ ಮುತ್ತಿನಾರ 
ಮನಲ್ಲಾಡಿಯುಂ . ಎ ಪಾಜುಬೊಜಂಗನ ಗೆಯ್ತಮನೊಳಕೊಂಡು 
ತೀಡೆ (೪8: 89). ಪಾಟಿಬೊಜಗ ವಾರಗೆೇರಿಯೊಳೆೇಜುಂ 
ಜವ್ವನದ ನೀಜ್‌ಯರ ಮೇಲುದಜ ಸೆಅಂಗನೋಸರಿಸಿ ಸಾರೆ ನಿಲ್ಲ 
ತೋರ ಮೊಲೆಗಳಂ ಸೇರ್ದು ಪಿಡಿದ್‌ಂಕಿ ಪಾಜುಬೊಜಗನಂತೆ ಮಾಜ 
ನಿಟ್ಟೋಟಂಗೊಂಡು ಪಶ್ಚಿಮಾನಿಲಂ ಮೈದೊೋಜಲೊಡಂ 
(ಉರಾತ್ಮ, ೨-೧೮). [ ಪಾಟ್ಮು-ಬೊಜಂಗ ] 
ಪಾಣುಬೊಜಗ `ಪಾಜುಬೊಜಂಗ' ನೋ. 
ಪಾಟುವೆಂಡತಿ (ನಾ). ಹಾದರಗಿತ್ತಿ ; ಜಾರಸ್ತ್ರೀ ; ಕುಲಟೆ : ಪಾಜು 
ವೆಂಡತಿಯಂತೆ ಪಫೊಅಸು ಬಡಗಿಯಂತೆ ಮರಕುಟಿಗ . . . ಇಂತಕ0 


ಖಾಜರೀಳ್‌ 'ಪಾಜೇಟ್‌ ' ನೋ. 


ಪಾಟ್‌, 


ಮನೇಕೆವಕ್ಷಿದಾಸಿಗಳಿಂ ತೆಕ್ಕನೆ ತೀವಿದೆ ಪಟುವಂ (ಇಂತ. ೨-೩9 ನ). 
[ಪಾಜ್ಯು 4 ಪೆಂಡತಿ (-ಆ ಪೆಂಡಿತಿ)] 

ಐಾಟ!? (ನಾ). (?): ಅಣ್ಣನಾಚಿಂರ್ಯಭಗವನ್ತರಾ ಸ್ಥಾನಮಾನ್ಮೇವಾ 

ಚಂರ್ಯಭಗವನ್ನಗರ್ಗ್ಗೆ ಕೊಟ್ಟು ಶ್ರಿ:ಲೋಕಪಾಲೇಶ್ವರಕಮ್ಚಾಣಕಿ ಬಳ್ಳಿ 

ಸ್ವ]ದತ್ತ(ತ್ರಾ)[ಂ) ಪರೆದತ್ತೆ(ತ್ರಾ)ಂ ವಾಯೋ ಹರೇತಿ(ತ) ವಸುನ್ಮ 


[ರ] (a6. ೫. ೧೬೩-೭; 72) [?] 


ಹಾಜಕೀಮ್‌, ಪುಜಕೀಳ್‌ (ಕ್ರಿ). ೧. ಹಾರಿಹೋಗು ; ಸಿಡಿದು 

ನಗು ; ಚಿಮ್ಮಿ ಹೋಗು :, “ಪಾಖೇಟಂ*. -ನಿರ್ಧಾವನೇ (ಓಡಿ 
ಹೋಗು). ಅಪೆಶಾನೇ ಚ (ಅಪಮಾಧಿತನಾಗು)” (ಕತುರಾ) ; ಅಂತು 
ದೀರ್ಯೋಧನೆಂ. . . ತನ್ನೆ ಬಲದ ಪದಾಭಿಘಾತದೊಳಂ ಕುಲಗಿರಿಗಳ* 
ಬೀಬಕಿಬ್ಬು ಪಾಜತೀಟ3ಿಯುಂ . . . ನಿಚ್ಚವಯಣದಿಂ ಬಂದಂ (ತಂತಠಾ- 
೧೦-೩೧ ಪ), ಆ ಖಳನಿನಾರ್ಗಂ ಪೇಟಮೊಲ್ರುಂಟೆ ಕೆಮ್ಮನೆ ಕೈಗಾದಿರದೋ 
ವದುಪ್ರನೊಲಿಯೊಳ್‌ ಪೊಯ್ತಂತೆ ಪಾಜೇಟಕ ದುರ್ಜನನಂ ಬಯ್ಮುದು 
(ತೂ್ಲಸು. ೧-೩೨). ೨. ದೂರವಾಗಂ : ತೊಲಗು: ಪಾಲಕೀಬಕ 
ದುರ್ಭಾವನೆ ಲಕ್ಷ್ಮೀ ವಲ್ಲಭಂ ಪೊಲ್ಲದು ತಡೆದೊಡದಕ್ಕಿನ್ನೆಗಂ ಕೆಮ್ಮಗಿರ್ದು 
(ಶಂಕಿತ. ೯-೦೦೩): ೩. ಅವಮಾನ ಹೊಂದು : ಅಪವತಾನಿತನಾಗು : 
ಪಂಜರ ನಿರ್ಧವನೇಃ (ಓಡಿ ಹೋಗು). ಅಪವಮಾನೇ ಚ 
(ಅಪೆಮಾನಿತನಾಗು)” (6ತ:ರಾ). ಪೂಅಸೇಳ್‌: ೪. ಅವಮಾನ ಮಾಡು: 
ಹೀಯಾಳಿಸು : ತಾಳ್ವಪರಾಧಮಂ ತಡೆದು ಬಂದವನಾಕೃತಿಗಂಡು ನಾರಿ]: 
ಸಾಕಿದ ಶು0 ಬಳಿಕಂತದನಂದು ಕಲ್ತು ತಾಂ ನೀಳ 
ಸ್ನಗಂ ಮಂಡಳದ (ನರಂ- ೬-೧೧೦): [ಪಾಲಿ ಏಲ್‌) 
ಪಾಆಕೋಡ. ಪಾರೋಡು (ನಾ). ದೋಣಿ: ನಾವೆ: ಅನ್ನೆಗಂ 
ಪಾಜಕೋಡಂ ಕರೆ ಮುಟ್ಟಿ ಬರೆ ನಾವಿಕರ್ಗೆ ತರಣಪಣ್ಯಮನಿತ್ತು ಮನ್ನಿಸಿ 
ಇರ್ವರೂವಂನುಕೂಲದೆಡೆಯ ಪುಳಿನದೊಳಿಬಿದರ್‌ (ರಾವಿಕ್ಕ. ೩೧-೯)- 
ಪಾರೋಡು : ಅಲ್ಲಿನ ಹಾಯ್ದಡದಲ್ಲಿ ಪಾರೊ:ಡನ್ನು ಏರಿ ಶ್ರೀರಂಗನ 
ನಡುಗಡ್ಡೆಯನ್ನು ಮುಟ್ವಬೇಕಾಗಿತ್ತು (ಸವತಿ. ೦೨4): 

[ ಪಂಜು + ಓಡ] 
ಪೂಳ್‌, ಪೂಳು. ಪಾಟು. ಹಾಳ್‌. ಹಾಳ, ಹಾಳು, 
ಹಾಟು (ನಾ). "೧. ಶೂನ್ಮವಾುದುದು : ನಿರರ್ಥಕವಾದುದು : 
ಬೀಳು ಬಿದ್ದುದು; ನಾರವಾದುದು : ಅಜ್‌ಕೆಯ ಸರಲಿಂದೂಲ್‌ 
ಕೊಂಡಾವ. ಮೆಯ್ಕುಂ ಪಾಟಕೆಂಬಂತನಿಗೆ ಪಾರ್ದಾರ್ದುಜದಿಸೆ 
ವುುಳಿಸಿಂ ನೂರ್ವರುಂ , , . ಬಿಚ್ಚರ* (ಶಂತರಾ- ೧೧.೯೩) ; ಈ ವಿಭು 
ಕಾಮುಭೋಗದುನುಪೆ:ಕ್ಷಿಸೆ ಕಾಮನ ಗಂಡು ಬೆಂಡು ಕೇಳೀವನಲೀಲೆ 
ಪಾಟರ್‌. . . ಲೋಕದನಿತುಂ ವೃವಪಾರಮಸಾರಂ (ಫೃತೃಪು. ೧೨-೯೦)- 
೨. ಹಾಳು ಬಿದ್ದ ಜಾಗ : ಬೀಳು ಬಿದ್ದ ಸ್ಥಳ: ಶೂನ ಸ್ನಾನ: 
ಎ ಲ ೪ ವ ಈ 

*ಪಾಟೂೋಶೂನ್ಮಸ್ನಾ ನಂ” (ಕಮರ. ಶಂ. ೦); ಮಂಂದೊಂದು ಪಕ್ಳಿಯಂ 


ಪಂಜಳ ಣ್ಲರೆಯಲ್ಲೆ 


26 


30 


ಕ 

ಲು v 
ಕಂಡೂರೋ: ಪಾಬ3ೊ: ಎಂದು ಬೆಸಗೊಳಲಾಶಂ ಮೂನನಂತಿರ್ಪುದುಂ 
(ಕೃಕ್ಕಾಸ್ತು, ೩-೧೧ ವ). ೩. ಸಾಗುವಳಿ ಮಾಡಬೇಕಾದ ನೆಲ : ಜವಿಕಾನು: 


ಪಂಟುನೆನೂ  ಅತಿಪುರ | 40 
ಎ ೧ 


CNS ವಾ್‌ pO ವೆಚಿ ಣಿ ಡಿ. 
ಅಳುವು: ಪನ್ನಿರ್ಕ್ಯಣ್ನ್ಮುಗವೆದೆನೆಲ್ಮಣ್ಣ್ಮನ್ನೆನ್ನು 
ಪದೆದನು ಪದೆದೊ ನಅವುಜಾ ಅಲ್ಲೆ x x ೫ ಗಲ್ಲ ಸತ್ವಪರರರಾಗತ (36: 
ಕ್ನಣ ಕತ, ಮಣ: ದುುನೆಯುಮ್ಪಾಟುಮ್ಪಟ್ಟಿ 


೪, ೧೩೭-೮; 474); ಬಾಕ ತ್ಹ 


ಯಂನ್ಹರೆಕ ಮ್‌ ಒಡೆಅನ್‌ (ಮೈಂ. ೧೪೪೨. ೩೦-೫೪ : ಸು. 610) ; ಕಿಟ್ಟು 
ಖಣ: ಗಂ ಕಟಬನಿಯು ಪಾಬ್ಮಣ್ಣುಗವು ತಣು ಪಟ್ಟು 

e ಳೆ a u 
೪ನೆಯ ಕತ), ಇನರದ್ಮಿಯೆ೨ಂಬ ಕಷಸವುಂ ಶಿಬಕಿ| 4» 


ಕಟುಂಬ 


(ಎಳ. ೫ («). ಕಕ್ಕಲಿ. ೨೬-೧೧ 
ದಂಬರಮೊಂಬ ಪಾಲನೇಲದುದಸಿತಾಂಬುವಾಹಕುಲಮೆಂಬ 


೫೫೭೬ 


ಪಾಲ್‌ 


ಕದಂಬಕೋತೈರೆಂ (688. ೩-೩೦): ೪. ಕೆಟ್ಟುದು; ಅಪ್ರಿಯೆ 
ವಾದುದು: '"ಪಾಟ್ಗಿಬ್ಬ', 'ವಾಬ್ಗಿಲ' ಪರಾ. ಕ ಚರಿ 
ದಾದುದು; ಪಾಲಿಯಾದುದು : "ಪಾಟ್ವಿಸಿಟಿು'' ಪರಾ. ಪಾಕ್‌ 2 
೫. "ಪಾಳ್ವಸಿಟಿಸ್‌' ಪರಾ. ಪಾಳೆ: ಪಿ. ಹೊತ್ತು ಮುಗಿದ 


`ಮುಮ್ಮೂಕ ತುದಿಗೆ ಆನಂತ್ಯದಿದಿರು ಕಡೆಗೆ ಇಹದ ಭಂಡ ಕಥೆ ಮುಗಿಸಿ 


ದಂತೆ ಪಾಳಿನಲಿ ಒಂಟಿ ನಡಿಗೆ (ಕಕಾಂ. 33-೪). ೬. ಬಯಲು; ಆವರಣ 
ದೇವಸ್ಥಾನದ ಹಿಂದಿನ ಪಾಳು . . . ಕಳ್ಳಿಯ ಸಾಲು ಇನ್ನೂ ಎಷ್ಟೋ 
ಜಾಗ ಅವಳೆಲೀಲಾಸ್ಮಳೆ! (ತುಕಾ. ೯೨). ಪಾಟು; ೩. ಗಂಗಮಹಾನಾಇಗೆಗಿ 
x x ಗೆಟಿನಿವೆರಸು ಮೂವತ್ತು ಗುಳೆ ಆಯ್ದುಳ ಪಾಟು ಕೊಟ್ಟೋಡ್‌ 
(ಎಕ. 1೫, ಕೊಸಳೋ.- ೮೬-೬: ಹು. 720) ; ಆತಜಸ್ತಿ ಭಟಾರರ್ಮ್ಮಚ್ಚಿ ಕೊಟ್ಟಿ 
ಕೊಡಂಗೆ ಪದಿರ್ಕ್ಕೊಳೆ ಕಳೆನಿ ಮಾಮಕಾಚಿಯ ಕೆಗೆ ಪದಿರ್ಕ್ಕೋಳೆ 
ಪಾಟು (ಎಳೆ. ೩. ಮುಳಶೌ. ೯೩ ; ತು. 970). ಹಾಳ್‌ : ೧. "ಹಾಳ್ಮನೆ' 
ಪರಾ. ಹಾಳ್ಕೆ : ೩. ಮಾಳದ ಇಬ್ಬತಗದ ಹಾಳೆ ಮತ್ತರು ೧೧ 
(Maas. 7%], ೬೩-೨೭ ; 1099); ಅದಜಿ ತೆದನಾನ್ನರೆ ಮಾಂಕಂಟಿ 
ಆಲದ ಹಾಳ ಅದಟ ತೆದನನ್ತರ ಚೈಕೋಲ ತಾಬಮರೆ (372%. 32-ಶ 
೪೧-೨೫ : ಸು. 11ನೆಯ ಕತ): ಕುಂಬಾಅಗೆಅ್‌ಯ ಮೂಡಣ ಹಾಳೆ 
ಬೆದ್ದಲೆ ಮತ್ತರು ಹತ್ತುಮಂ . . . ಕೊಟ್ಟಿರು (ಘಡ. IX-1: ೨೪೫-೨೪೪ 
2146). ಹಾಳು: ೧. ದೇವಭಕ್ತರಿಲ್ಲದೂರು ಸಿನೆ ಹಾಳು (೨ಸವ- ec): 
ನೆರೆದುದಮರರು ಹಾಳು ಹಜ್‌ ಸಾಗರದ ಕಡೆಯಲಿ ರೂಹುಗಳೆದುಟ್ಟೀಕ 
ವೆಗಳ. . - ತರಳಹೃದಯದ ದೇವರಿ:ದ್ರನನಅಸಿ ಕಂಡರ: (ಕುನ್ಮಾಳೆ- 
೬-೧೨) : ಆಳು ಮಾಡುವುದು. ಹಾಳು (ಗಾರ). ೫. "ಹಾಳುಹೊಟ್ಟೆ? 
ಪರಾ. ೭. (ಆಲಂ) ಹೇಸಿಗೆ; ಹೊಲಸು: ಕೀಳ ಕೆಣಕಬೆ:ಡ, ಹಾಚೆ 
ಮೆಟ್ಟಬೆ:ಡ (ಗಾರೆ): ಹಾಟು: ೨. "“ಹುಟುಬಟ್ಟೆ? ಪರಾ. 

ಹಾಳುಹಾಳು (ದ್ವಿರುಕ್ತಿ) : ಅವಳಿಗೆ ಈಗ ಮನೆ, ಮನ. ಅಂತರೆಂಗೆ 
ಎಲ್ಲವೂ ಹಾಳುಹಾಳು ಎನಿಸಿ ತನ್ನ ಜೀವನವಲ್ಲಿ ಯಾವುದೋ ಒಂದೊ 
ಕೊರತೆಯಿದೆ ಎಂದು ತೋರಹಶ್ರಿ ತು (ಗಂಗಾಶಾ. ೬): ಪಾಳ ಕೆಯ್‌, ಹಾಳೆ 
ಕೆಯಿ ಎ ಸಾಗುವಳಿಯಾಗದ ಹೊಲ, ಜಮಿನಾನಂ;: ತಮ್ಮ ಪಾಳೆ 
ಕೆಯ್ಯ ತಳದೊಳಗೆ ಜೀರಗೆಪಳ್ಳದ ತಡಿಯೊಳ್‌ - . - ಬಿಟ್ಟಿ ಪೂದೊಂಟ 
(Wa. ಸ1-1. ೧೦೮-೧೩; 1069): ಊರಿಂಗೀಶಾನ್ಯದ ಶ(ಸ)ತ್ರದ ಕೆಯ್ಕಿಂ 
ಪಡುವಣ ಪಾಳ ಕೆಯ್ಮಂ ಕೊಣ್ಣ ಗವಟ್‌ೇಶ್ವರದೇವರ್ಗ್ಗ್ಗೇ ಬಿಟ್ರಿ 
ಮತ್ತ[ರ೯] ೫ (೩೮. ೫111, ೪೩-೨೭; 1084): ಚಂದ್ರಶೇಖರವಂಡಿತದೇವರೆ 
ಕಾಲಂ ಕರ್ಚಿ ಧಾರಾಪೂರ್ವ್ವಕಂ ಮಾಡಿ ಕರಡಿಕಲ್ಲಲಂ ಕೊಟ್ಟಿ ಸ್ಮಳವೃತ್ತಿ 
ಘಳೆಯ ಮತ್ತರು ೫೦ ಹಾಳ ಕೆಯಿ ಘಳೆಯ ಮತ್ತರು ೭ (ಶಾಂರೇಶ್‌. 
೧೦-೯ ; 1079): ಪಾಳ್ಮಾಡು, ಹಾಳು ಮಾಡು ಎದಿ. ಕೆಡಿಸು ; ಭ್ರಷ್ಟೆ 
ಗೊಳಿಸಂ : ಕ್ಷಿತಿಪ ನೀನಾಭರಣನವನೀವೆನೆನಲವು ಸತಿಯರ್ಗೆ ರಂಚಿ 
ಯಾದುದಿಲ್ಲ ಪತಿಯಲಂಕಾರವ ಪಾಳ್ಮಾಡಿ ನೋಡರು ಪಶಿಭಕ್ತೆಯರೆ 
ಚರಿತ ನದು (ಭರತ. 6-3೧): ಅರುಹನಾಜ್ಞೆಯನುಳಿದು ವಂನೆಯಂ ಹಾಳ 
ಮಾಡಿದಲಾ (೧ಸಫು. ೩೨-೭): ಅ:ಕಗಣಿತದಲ್ಲಿ ನನಗೆ ಬಂದ ಎರಡು 
ನಂಬರು ನನ್ನ ಮನನ ನೆಮ್ಮದಿಯನ್ನೆಲ್ಲಾ ಹಾಳು ಮಾಡಿತಾ 
(ಕಾರೆಕು. ೪0): ಇಲ್ಲಿ ಪ್ರೇಮವೆಂದರೆ ತಮ್ಮ ತಾರುಣ್ಕದ ಪಾಶದಲ್ಲಿ ಬಗಿದೆ 
ಮುಗ್ಧ ಹುಡುಗೆಯನ್ನು ಹಾಳು ಮಾಡುವದೇ ಬಹುಜನರ ಉದ್ದೇಶವೂ 
ಅರ್ಥವೂ ಆಗಿದೆ (ಅಶಾ. ೬೪). ೨. ದಂಂದುಮಾಡಂ: ಪೋಲುಮಾಡು; 
ವ್ಯರ್ಥವಾಗಿ ಕಳೆ : ಆಹಾರದ ವಿಷಯದಲ್ಲಿ ಭಾರತದ ಜನರು ಮಾಡುವ 
ದೊಡ್ಡ ಅನ್ಕಾಯಮೆುದರೆ ವಿವಿಧ ರೀತಿಗಳಲ್ಲಿ ಆಹಾಶಪವಾರ್ಥಗಳನ್ನೊ 
ಹಾಳು ಮಾಡುವುವು (ತುಸ. ೮೬)- ಪಾಬಾಗು. ಪಾಳಾಗು. ಹಾಳಾಗು. 


ಹಾಲಾಗು =ಕೆಡು : ನಾಶವಾಗು ; ದುರ್ಗತಿಗೀಡಾಗಂ : ಪಾಜ್‌ 


ನಿಲೆ ನೆಗಟ್‌ ಬಾಟ್ಜುದು ಬಾಟ್‌ಂಬುದು ನಿಕ್ಕುವಂ ಗುಣಗ್ರಾಮಣೆಗಳ್‌ 
ಪಾಟಾಗೆ ತೆಗಬ್‌ ಬಾಟಾ ಬಾಟಕೇನಾಚಂದ್ರತಾರಮೋ ವತಾನಸರಾ 
(ಕಯಾ. 3-0೬೭): ಪನ್ನೆರಡುಎರ್ಹಂಬರೆಗವಾ ನಾಡೊಳನಾನೃಷ್ಮಿಯಾಗಿ 
ಮಹಾಲೌವ್ರ ಪಸವವಕಣ್ಕಾ ಮಧ್ಯಮದೇಶಮೆಬ್ಲಂ ಪಾಟಕ್ಕೂಂ (ಶತ್ಕಾರಾ- 
೪೩-೦೦): ಗೌಳು ಗೋಳಿಟ್ಟನಂಗಂ ಹ್ರಿತಬಲಸರ್ವ್ವ್ವಾಂಗನಾದ ಕರಂ 
ನೇಪಾಳು ಪಾಳಾಗಿ ವೋದಂ (೫೪೪೩೪. 21, 48-09; 341): ಸಿರಿ 
ನೆಲಸಿದ ವೂನೆ ಪಾಳಪ್ಪುದೆ (ನರಕ. ೭-೩); ಜೀವರ ಬೆಂದುದು 
ಚೆಲ್ವು ಸತ್ತುದು ಸುಖಂ ಹಾಳಾಯ್ತು (ಗಿ0ಳ. 6-೬೨): ಸ್ಥಾಮಿದ್ರೋಹರು 
ಹೊಕ್ಕ ಮನೆ ಹಾಳಹುದಳಾ (ಕುರ್ಕಾದ್ರೋ- ೫-೮೦); ಈ ಜಗಳದಿಂದ 
ಯಾದವರೆಲ್ಲ ಹಾಳಾದರು (ಕೀಠಿ80- 21, ೬) ಹಾಳ ಹನ್ನಸು ಎ ಸಾಗಂ 
ವಳಿಯಾಗದ ಭೂಮಿ ; ಹಾಳು ಬಿದ್ದ ಜಮಿನಾನು : ಹಾಳ ಹನ್ನಸಿಂ 
ಬಡಗ ಶೋರಣಗೆಯಿ? ನವಿಲಕೋಲಲೂ ಮಂತ್ತರಂ ೨೦ (vee. Ix-1, 
೨೬-೦೯) 1099): ಗವಣೇಶ್ವರದೇವಗೆಯಿಂ ಪಡುವ ಮಂನೆಯ ಪಂನಸು 
ತೆಂಕ ಭು ೧೪೦ ಹೆ ೨೩ . . . ಹಾಳ ಹೆ೨ನಸು ಮಾರ್ತಂಚೇಶ್ವರ 
ದೇವಗೆಯೊಂ ಮೂಡ ಹಡುವ ಭು ೯೦ ಬ೧೦ (3799. 22-15. ೨೫-೪೦ 
143): ಹಾಳ ಹರಟೆ ಎ ಹಾಳಂಹರಟೆ : ನಿಷ್ಠಾರವಚನ ಸಟೆ ಹಾಳ 
ಕರಟೆ;1ಳಿಂಬ ವಾಚಕ ಪಾಪಗಳು ನಾಲ್ಕು. -ಪರದ್ರವ್ಯವನಪಹರಿಸುವಂತಾ 
ಚಿಂತೆ ಪರರ್ಗೆ ಅಪಕಾರವ ನೆನೆವ ಚಿಂತೆ (ಕಾಕೀರು. ೦೩೭-೪): 
(ದೇ. ತಮಿ. ಮಲ: ಪಾಟು; ತುಳು-ಪಾಳು, ಹಾಳು; ಕೊಡ.ವಳಿ; 
ತೆಲು. ಪಾಡು] 
ಪಾಟ, ಪಾಳ (ನಾ): ಹರಕೆ: 'ಪಾಟಂಬಡು' ಪರಾ. ಪಾಳ್ಗ: ದೆಸೆ 
ಮಸಗಿ ಬಪ್ಪ ವಸುಂಬೆಗಂ . - . ಎತ್ತಿದ ನೆತ್ತರ ಕೂಜಕೆಗಂ ಪಟ್ಟ 
ಪಾಳಕ್ಕಂ ಪಾಯ್ದ್‌ ಬಲಿಗಂ ವೊಂಸೆಯೆಂಬ ಶಬ್ದಕ್ಕಂ ಸವೆಂಯಧವರ್ನಕ್ಕಂ 
ಕೂಡಿದ ಸಂಘಾತ್ಮಂ ಮಾಡಿದ ಜೈವಸ್ಕೆಗಂ ತಪ್ಪುವರಲ್ಲರಂ (ಎಕ. ೪11, 
ಶಿಳಾರಿ.೧೦6-೫೨ ; 2084)- 0) 
ಪಾಟಂಬಡು. ಪಳಂಬಡು, ಹಾಳಂಬಡು, ಹಾಟಿಂಬಡು (ಕ್ರಿ). ಹರಕೆ 
ಹೊರು ; ಯಾವುದಾದರೂ ಇಷ್ಟಾರ್ಥಪ್ರಾಜಬ್ವಗಾಗಿ ಹರಕೆ 
ಹೊತ್ತು ಕಾಯಕ್ಷೇಶವನ್ನು ಪಡು,. ಹೊಂದು: ಐಂಟಂಬಟ್ಟೊಡಂ 
ಪಲವು ದೈವಕೆ ಪರಶಿದೊಡಂ (ರರ್ಕಾಕ್ಕು. ೩-೦೬೬ ೪೭೮); ಒಡನ 
ಈಮಿಂದ್ರತ್ವಮೋ ಕುಡೆಂದು ಜಿನೇಂದ್ರಂಗೆ ಪಾಟಂಬಡುಬಂತೆ ಶಿಂಗಳ್‌ 
ಸನ್ಮಸನವಿರ್ದೊಡಲನೀಡಾಡಿ (ಅರ೯ಕೇಃ. 9-೬85): ಸುತನಿಂದಂ ಬೇಳಾವರ 
ನೆಕ್‌ ಪಾಟಂಬಟ್ಟಪನಟ್ಟಿ ತಿ೨ಟ ದೈವಕ್ಕೀಗಳ್‌ (ಕಂದ್ರಳ್ಳ. ೦೦-೩೩): ಅಟ್ಟಿ 
ತಿಂಬ ದೈವವಂನಅಸ ಪೋಗೆ ಪಾಟಂಬಟ್ಟರೆಂಬಂತೆ (ಶುಶಾಕೇ. ೦೦-೦೦೫ ರ): 
ಹಾಳಂಬಡು: ಎನಗಹಮಿಂದ್ರತ್ವವ ಕೊಡು ನೀನೆಂದು ಜಿನಗೆ ಪಾಳು (ಳಂ) 
ಬಡುವಂತೆ ಮುನಿ ಮೂಜುತಿಂಗಳು ಸನ್ಮಸನದೊಳಿರ್ದು ತನುಮಾಡಿ 
ತನುವ ಬಿಸುಟನು (ಕೇಖಿಸಂ. 4-೦೦೬). ಹಾಳಂಬಡು : ಪೊಡ 
ಎ:ಶ್ವರಂ ಹಿಂದೆ ಅಣಿ ಹೂಳಂಬಟ್ಲೂ ಹಡೆದ ಸುತನೀತನು (ಹಕಳಾ. 
9.೪೨). ಹಾಟಿಂಬಡು : ಧನಂ ಪಡೆನೆನೆಂದು ಕಾಳಿಗೆ ಹಾಬಂಬಟ್ಟುಂ 
ಕುತ್ತಮಂಂ ಕಡಿಸುವ ನಿಮಿತ್ತದಿಂ ಚಂಡಿಕೆಗೆ ಪಂಡಮನಿಟ್ಟುಂ (ಶಸಾರ. 
೪೬೪). [ಪಾಟ -ಪಡ್ಮು ] 
ಪಾಲ, ಪಾಳಿ (ನಾ). ಬೆಳೆಯಿರುವ ಭೂಮಿ : ಜೇವರ್ಗ್ಗೆ ಕೊಟ್ಟ 
ಗಳ್ಹೆ ಮೂಗಣಿಂಗ ಪಾಟ ಕಣ್ಮುಗ ಇಸ್ವವದೆರೆ. ಎಚಿದು. ಕೊಟ್ಟ 
(ಏಳ. ೫ (8); 9ಳಂಂಗ್‌. ೦೦೧-೨; 30ಕೆಯ 59); ಕನೆದುಜುಗಲೊಳೊಟ್‌ತಂ 
ಪರಿವ ಪಾಲಂ ಕಳಹಂಸನಿಕಾಯಮಾಂಟಿ ಪಾಳಿಯನನವರತಂ ಬಿಡದು 
ಪಾಟ್‌ಯಂ ಏಂಳಿಪಮೋರ್ಲ (ಕಾಂತೀಕ್ಕ. ೨-೪೪). ಪಾಳ್ಯಿ : ಶ್ರಿ:ಮಶ್‌ ಅರ 
ಕುಟ್ಟಿ ಅರಕುಟ್ಮೇಶ್ವರಕೆ ಕೊಟ್ಟ ಗಟಕ್ಕಿ .. . ಪಡುವಣ ಮಣಂಂ ಬಡಗಣ 


uns 


ಖಾಬ್ಕ್‌, ಪಾಟ, ಪಾಡ್ಗಿ. ವಾಳ್ಗಿ, ಹುಳ್ಳಿ (ನಾ. 


ಜಾಟ್‌ 


ಪಾಳಿವೆರಸಿ ಮೊಳೆವೆದೆ ಏಳ್ಳೆಣ್ಣುಗಂ (೧೪. 1೪, ಎಳಂರೂ. ೨8-8 ಕು. 9987). 
* ಪಾಟು" 'ಪರಾ. £ ದೇ. ತಮಿ. ಪುಟ; ಕೊಡ. ಪಿ] 

೧. ಕೈವಾ; 
ರೀತಿ; ಪ್ರಕಾರ: `“ ಪಾಟಕಿ ಇ ಕ್ರಮಂ” (ಕುಕ. ಕ. ೨); 
* ತಣುವನಯೆಂದುಂ, ಪಾಟಕಿಯೆಂದುಂ ಕೈಮಂ " (488. ೬೩೭-೩೪೪); 
ನದೀಜನೆ: ದೊರೆಯನೇದೊರೆಯಂ ಗಳ ಕುಂಭಪ್ರೋದ್ಭವನಾತನ ಪುತ್ರನೇ 
ದೊರೆಯನೇದೆರೆಖುಂ ಕೃಪನಂತಾ ವಾಟಕಿಯೊಳಂಕದ ಕರ್ಣನೇ 
ದೊರೆಯಂ (ಶಂಠಶಕಾ. ೩-೬೩೩). ವಿ. ಪದ್ಮತಿ ; ಸಂಪ್ರದಾಯ ; 
ಧರ್ಮ; ವಾಟ್‌ ನಿಲೆ ನೆಗಟ್‌ ಬುಟ್ಟುದು (ಕಂಠಾ. ೩-೦೭ಬ; 
ಇನ್ನೆಮಗಮರಸಂ ಸೂಬ್‌ಂ ಪಾಟಕಿ[ಕಾ89. ಪಾಳ, ಪಿ, ಪಾಳೆ] 
ಯುವೂನೀಗಂಂ (೮೫೫: ೦೦೦-3೪); ಅಭಿರ್ದು ಎಮ್ಮ ಮನಕ್ಕೆ 
ಕೊಕ್ಕರಿಕ್ಕೆಯಾಗಿಯುಂ ಪಾಟಕಿಗೆ ಗೆಂಟಾಗಿಯೊಂ ನೆಗಚ್ಚಿ ವುಲ್ಲೆಂದೂ 
ಪೊಡವಟನ್ಹಿ  (ಶಂಶಕಾ. ೭-೨೦ 5); ಸುಮ್ಮನಿರದೆ ಪಾಟ್‌ಯಂಶಿ 
ಪಾಳಿಸುವಂ ಬನ್ನಿಂ (ತು569.- ೦೪-೦೦) ; ನಿನಗಿದು ಪೆಂಟ್‌ಯೆಲ॥ 
ಮೊಗವಿಹಸಿಯದೆ ಮನ್ನಿಸದುದ್ಧತಿಕ್ಕೆಯಿಂ ಮುನಿದವರಂತೆ ಕೇಳ್‌ ನುಡಿಯ 
ದಿರ್ಪುದು (ರರ್ಟುನ್ಮು. ೦೦-೦೬). ೩. ಒಡೆಯಿುಗಾಗಿ ಸ್ವಾವಿಃ 
ಭಕ್ತೆನು ನಿರ್ವಹಿಸಬೇಕಾದ ಕರ್ತವ್ಯ,-ಧರ್ಮ ; ಅನ್ನದ ಖುಣ ; 
ಮೂಡಿ ತಿಂಗಳಾಯ್ತುವಚಅನಿಂತು ನಿಂದನೊಳನೇ ಶನಿ ನಿಲ್ವಪೊಲಿಲ್ಲಿ 
ಪಾಟಾಗಿನ್ನೆವರಮಿರ್ದೆವಿನ್ನೆಮಗೆ ನಿತ್ತರಿಸಲ್‌ ನೆಅವಿಲ್ಲ (604. ೯-೪೯) ; 
ಜೋಳದೊಳಾದ ಪಾಟ್‌ಗಂ ಪಶಿಹಿತವೃತ್ತಿಗ: ಜಸೇಮಿನ್ನೆನಗಾಸೆವಡಲ್ಲೆ 
ಬರ್ಕುವೋ (ತಾಂಿತ್ರು. ೩-೭೦) : ೪. ಮೈತ್ರಿ; ಸ್ನೇಹ: ಒದವಿದ 
ಕೂರ್ಮೆಯಿಲ್ಲದಳಿವಾರಯಮಿಲ್ಲದ ಪಾಟಃ ರಾಗಮಿಲ್ಲದ ಸುಸಿಲ್‌.. . - 
ಉಬ್ಬೆ ಗಮಿಲ್ಲದ ಕಣ್ಣ ನೀರ್‌ ಕರಂ ಚದುರರುವುಂ ಮನಂಗೊಳಿಪುದೇಂ 
ಕಡುಜಾಣೆಯರೋ ಲತಾಂಗಿಯರ್‌ (ಆ0ಫ್ರ. ೦೨-೪೩) ; ಮೋಳೆಿಯ 
ವಿಪರೀತಮಂ `ಅಅಕವಿನ ವಿಘಾತಮಂ ಕೀಟ್‌ ಲಪ್ಪದು - . ; 
ಪಾಟ ಪಗೆಯಪ್ಪುದುಂ (ಕನಸು. ೪೨-09). ೫. ಸಮ; ಸಾಟೆ, 
ಸಮಾನ : ಇಂತು ಬಿಟ್ಟರು ರಣಮಲಾ್‌ದುಟ್ಟ ಮೈಲಗೆಯ ಸತಡಿವ 
ಬುಸಿಗದೊಲ್ಮೆ ಗುಂಡ ಮೇಲುಣಿಸಿನ ಮೆಲ್ಲ ತಂಬುಲದ ಏಾಟ್‌ಗೆದಂದ6 
ಸಮಸ್ತ್ರಲಾಜ್ಯಮಂ (ತಶ್ರಶೃಪು. ೧೩-೬೪)-: ಹಾಟ: ದಿ. ಕೋಟಿ 
ಕಲ್ಬಾಂತರಕೆ ಸವೆಯದ ಕೋಟಿದಿನಕೆರನ ಪಾಟಿಯ.ಲಿ ಹೊಕಿಕೆಹೊಯ್ಬು 
ನುಡಿ ಕಿವಿಗೀೋಟಲೆಯನಿಕ್ಕಿದುದು (ಕೃಷ್ಣಾಳಾ. ಪಟ): 
೫. “ಸರಿ, ದೊರೆ, ಪಡಿ, ಗೆಡೆ, ಪಾಟಿ. . . ಸಂಗಡೂ. ಈ. 
ಸೆಮಾನಕ್ಕೆ ಪೆಸರ್‌” (ಕಾ. ೫೪-೨7೦) : ಎಣೆ ಮರುದೇವಿ ಪಾಸ 
ಸುಷೇಣೆ ಸಮಂ ಶಿವದೇವಿ ಪಾಟಿ ಲಕ್ಷ್ಮಣೆ . . . ದೊರೆ ಸಂದರುನ್ಮೆತಿ 
ಪೆಜಅಕ್ಟೊರೆಯೇ ಗುಣದಂಕಕಾರ್ಶ್ತಿಯೊಳಿ'(2ೌ99. 2-1, ೫9-೨೪: 1007); 
ಸೌಂದರ್ಯದೊಳಿಣೆ ಯೌವನದಬೊಳೆು. ಪಾಟಿ: ಸರಿಯೊಳ್‌ ಸಕ್ಕಸವಂ 
ತಾಮೆನೆ ಬಂಧುರತೆವಡೆದ ರಾಜನೆತ್ಮಹೆಯರು . . - ಸುಲೋಚನೆ 
ಯೊಡನೊಲ್ಲಿಯ್ಲಿದರು (8ಯಳಾ. 8.36). ೬. ಅಳತೆ; ಪ್ರಮಾಣ ; 
ಪರಿಮಾಣ ; "ಆ ಪಾಟಿ', "ಈ ಪಾಟಿ' ಪರಾ- ೭. ಸೊಗಸಂ; ಅಂದ; 
ಶೋಭೆ : “ಪಡಿ ದೊರೆ ಪಾಸಟಿ ಪಾಟಿಯು ' ಗೆಡೆಯೆಣೆಯೆನೆ ಕೋಳಿ” 
(ಕ0ಳಂ, ೧೩೬): ಪಾಟಿ ಮಿಗೆ ರುಕ್ಮಿಣೀದೇವಿ ಮೊದಲಾಗಿಹೆ ವಧೂಟಿ 
ಯರ ವರ್ಗಮಂ ನೃಪತಿ ಸತ್ಕೆರಿಸಿದಂ (6 ಬಭಾ.. ೩೪-೩೮ ೮. ಔಚಿತ; 
ಸಮರ್ಪಕತೆ: (9. ೯. ಪೊರೆ; ಪಟಲ: ಕೋಟಿಹಂಲ್‌ಗಳು ಕೋಟಿ 
ನಿಸ್ಸಳ . ... ಕೋಟಿಡಿಂಡಿವುಗಳನು ಬಾರಿಸೆ ಗೋಟು ತುಂಬಿತು ಜಗೆದ 
ಕಿವಿಗಳ ಪಾಟಿ ಹೊಟ್ಟಿತು(೪ಾ3ರಾ. 39-9)-ಪಾಡ್ಮಿ: ೫. ತಾನೆ ಪಾ ಪಾಸಟಿ 
ಯೆನಿಪ್ರೊೋಳ್‌ (ಕೂಂಳಕಾ- ೦೯೪5, ಹಂಳಾತಿರ: ೦6-೦೬ ; ?)- ಪಾಳಿ: ಲಿ, 


ಅತಬ್‌ಕಾಲ 


“ಪಾಳಿದಪ್ಪು' ಪರಾ. ೨. ಸೂಳೆಗಂಗಷ್ಟಾಂಗದಿಂ ನವಿಒಕೊಡುವುವಿದು 
ಪಾಳಿಯೇ ತನಗೆ (ಕರಣ: 8-9೪೫) : ಕೇಳುವೆಗಳವು ಬೇ? ಚರಿತವ .ಪಾಳಿ 
ತಾನದು ಬೆ`ಅೆಲಾ (19, ತ. 6-0೬) : ಪಳಿಗಂಜದೆ ವಾಳಿಯನುಲ್ಲಂಘ 
ಪುದು - . ಈರಸುಮಕ್ಕಳೆ ವಂತವೇ (8ಇಡುಕಾ. ೬೪). ೧೦. 
[ಸಂಗೀತ] (?): ವಂಣಿಕಂಪಿತಂ ಹಳುವಾಯಿ ಚೋಳಮನೂದ್ಧತ ೃತ್ತಿ 


೫೫೭೯ 


ಪಾಟ್‌ಲ್‌. ಪಾಳಿಲ್‌ (ನಾ). 


ಪಾಟ್ಗುತ್ತ 


ಒಂದು ಬಗೆಯ ಮಾನು: ಪೀಠಿಕಾ 
ಪೀಟಾಗೆ ; ಪಾಠೀನ - ವಾಲ್‌ಲ್‌ (ತಳ್ಕಾತು. ೦೬೦ ಕಾಣಾ). ಹಾಳಿಲ್‌ ; 
“ಪಾಳಿಲ್‌ - ಪಾಢೀನ ಮತ್ಸ್ಯ ಭೇದ” (ಕರ್ಕಳ. ೨೬)- 

(<ಸಂ. ಪಾಠೀನ] 


ಪಾಲೌವೇಟು್‌ (ಕೈ). ಸರಿಯಾದ ಧರ್ಮವನ್ನು ಹೇಳು.-ನೀತಿಯನ್ನು 


ಪಾಳಿ ವಿಮೋಕ್ಷವಿಂಂಪು ಲಯಾಸ್ತದಂ (ಕೃತಂ. ೦೦-೪). ಹಳ್ಳಿ: ತಿಳಿ..೨: ಪುರ್ವಿಂದಪರಾಧಿಯನುಟಕೆ ಜರ್ವುತೆ ೬ಲಕಾಂಚೆಯಿಂದೆ ಬಂಧಿಸಿ 

೧. ಹ್ಹಾಕಾಕಾಂ, ವೂ) ಳಿಯಿಲ್ಲದೆ ಸುವ್ಮುನಿಹುದಿದು ಖೂಳತನವಲ್ಲ ಇಯ್ಬಿಂದುರ್ವಿಂ ಬಯ್ದೊದೆದು ಸದೆ-ಳ್‌ ಸರ್ವರ್‌ ಕೆಳದಿಯರೆ ವ:ಟಃ 

(9೩. ೨೬-೩೪), ಬಿಡಲು ಹೇಳುವೆ ನೀನು ಮಮಂಕೆಗೆ ನುಡಿವ ಹಾಳಿಗೆ ವೇಟಿ್ವಿನಮಿನಿಯಳ್‌ (64ರ. ೬-೦೩೦) - (ಪೂಲ್ಮಾ 4 ಪೇಟು್‌] 

ನೀನು ಚದುರನು ಬಿಡಿ ₹ಳುಹಲು ನಾವು ಬಲ್ಲೆವು ನಮ್ಮ ಪಂಥಗಳ ಪಾಟು «ಪಾಟ್‌ ' ನೋ. 

(೪೪೫. ೩9-೪೭) ; ಕೇಳಿದೈ ಸೌಮಿತ್ರಿ ಮಿತ್ರವಿಶಾಲವಂಶೋದ್ಭವನ| 10 ಪಾಟುಗೃಹ (ನು). ಹಾಳುಬಿದ್ದ ಮನೆ: ತುರಿಪದೆ ಗೊ:ಹಳಿಯೆಡೆ 

ವಚನದ ಜಾಳಿಯನು (ಕರರ. ೩-೯-೩): ಯೆೊಳ್‌ ಪೊರಳ್ವರುಂ ಪಾಟ:ಗೃಹಂಗಳೊಳ್‌ [ಈಕಾಂ. ಪುಲ್ಮಿರಂಗಳೆ ಳ್‌) 
ಕಾಟಿ ಜಾಡು ಎಲಿ. ಸರಿಗಟ್ಟು; ಸಮಾನವಾಗು: ಪಾಂಡು ಪೊರಳುವುದುಂ ಕರಮೊಪ್ಪಿರೆ ಪಾಣ್ಣಂ ತಾಂ ನರೆಕಂಗಳೊಳಿಂತೆ ಪೊರಳ್ಳ 


ಸೈನ್ಮೈದಲಿ ದ್ರೋಣವಂ ಪಾಟಿ ಮಾಡುವರಿಲ್ಲದಿರುತಿರಲ್‌ (ಕು6ಂಗ. 9-೨೨), 
ಪಿ. ಸವಹಾನವೆಂದು ಭಾವಿಸಂ: ವಚನವ -.. ಲಿಂಗನಿಷ್ಠಾಹೀನರು ಓದಿ 
ಹಾಡಿದರೆ ... ಎನೆಂದೂ ಪಾಟಿ ವಷಡರಯ್ಕಾ (ಸಿಕ್ಕರ. ೬೩೨೮೪); ಲಾಟ 
ದೇಶದ ರಾಯನಿವನೆಸಲೀಕಿಸಿ ಪಾಟಿ ಮಾಡದೆ ಹೋದಳವಳು (ರರ. 


ಪಾಟುಡು (ನಾ). ಹಾಳಾದ ಜಾಗದಲ್ಲಿರುವ ಉಡು : 


[ಪಾಟು (ಎಪಾಟುೋ) + ಗೃಹ) 
ಪವನಸೂನಾ 
ಪೆ:ಕುಳ ನಾಯಂ ಬಡಿವಂತಿರೆ ಪಂಟುಡುವಂ ಬಡಿವಂತಿತೆ ಬಡಿದನನಿಬರಂ 
ಕೌರವರಂ (ಗರಾಯು. ೩-0೦): [ಪಾಟ + ಉಡು] 


ನೆಂಬುದನೀಗಳ್‌ (ಸರುಶ. ೫-೬೮) - 


೫-೪೨). 'ಪಾಡ್ಕು' ಪರಾ. [ದೇ-ಕ ತೆಲು. ಪಾಟಿ, ತಾಡಿ; ಕೋತ. ಪಾಟೆ) ಪಾಟುನಾಡು (ನಾ). ಹ: ೪ಂದ ದೇಶ: ಟುನಂಡಂ ನಂಬಿ ತೀವಿದ 
ಪಾಟೌಕಾಅ (ನಾ). ನಿಯಮವನ್ನು ಪಾಲಿಸುವವನು: ಧರ್ಮದಂತೆ ನ:ಡಂ ಕಿಡಿಸುವ ಭೂಪನುಮಂ - . . ಪೋಲ್ಡೆಂ (ಆರ್ಯರು. 6-೫೦). 
ನಡೆಯುವವನು: ಪಾಟ್‌ಕಾಅಂ, ಒಳ್ಳುಡಿಕಾಅ:, ಪಗೆಕೌಅಂ (ಕರುರ-0೪೪ [ಪಾಟು (ಎಪಾಟು್‌) ನಾಡು) 
ತ್ರಯೋ) ; ಎಲೆ ಪಾಟ್‌ಕಾಲಖಾ ಕೇಳಿ: (068ರ: ೦೯-೦೬ ಐ). 19] ಪಾಟುನೆಲ “ಪಂಟಕ್ನೆಲ' ನೋ. ಕ 
[ಪಾಟ್ಕಾ + - ಕಾಲ) ಪಾಟುಪದ್ರವ (ನಾ). ಅನಿಷ್ಟದ ಕಾಟ, - ತೊಂದರೆ: ಎಂತು 


ಪಾಲ್‌ಗಿಡು ' ಪಾಚಿಗೆಡು ' ನೋ. 

ಪಾಟಕಿಗೆಡು. ಪಾಟಿಗೆಡು. ಪಾಳಿಗೆಡು, ಪಾಬಟ್‌ಗಿಡು, ಹಾಳಿಗೆಡು (ಕ್ರಿ). 
ಕ್ರಮ ತಪ್ಪು: ರೀತಿಗೆಡು ; ನಿಯಮವಿಲ್ಲದಾಗು : ಪಾಟಗೆಟ್ಟ 
ಬಸನಂಗಳಿವೆತ್ತಣಿನೊಳ್ಳಿತಪ್ಪುವಂ ಪಡೆಗುಮೊ (8£ಸಂ. ೧೩-೨); ಆ ರಣ 
ಧೂಳಿ ವಾಟ*ಗೆಟ್ಟು ಪಾಡಟಳದು . . . ಬೆರ್ಚಿ ಬಿಗುರ್ತು (4೪೭. ೨-೦೦೩). 
ಪಾಟಿಗೆಡು : ಕೇರಳ ಪಾಟಿಗೆಟ್ಟಮ ವಮಾಗಧನು ಹೊಡೆಗೆಡೆದನವನಿಯಲಿ 
(ಊೀಶಂಕ- ೮8-99) : ಅಹಿಪತಿ ಕೂವರ್ನರಗ್ಗಳಿಕೆ ಪಾಟಿಗೆಡೆ ತೋಣಸಿದರೀ 
ಪರಿಪಾಟೆಯಲಿ ಫೆಣೆಪತಿಗೆ ನಾಲಗೆ ನಾಟದೆಣೆಸಲು ನಣನೆಯಿಲ್ಲದ ರಾಮ 
ಸೈನಿವ (ಕೊರಕಾ- ೨-೩-೨೩) : ಪಾಟಿಗೆಟ್ಟೀಗ ಬೇಜಸಿತ್ಮ ಬೇಜಕೆಂದೆಂಬ 80 
ನೋಟವುಳ್ಳಾತ್ಮ ಸಿದ್ಧ! ರಿಗೆ ಕೋಟಿರಂಜನೆಗಳ ಹೊಣಿಗೆ ಕಾಣಿಸಲೆದೆ 
ಸಾಟದಂ ಐಸ್ಟುಶ್ಚಯದು (ಕರಠ- ೩-68). ಪಾಳಿಗೆಡು: ಪಾಳಿಗಡ 
ದಿಂತು ಚಪ್ಪನ್ನೆದೇಶದ ವಂಹೀವಾಳರಂ ಕಾಣಿಸುವ - . - ಪಡಿಯಜರ 
ಕೋಳಾಹಳಂ ಪೊಣ್ಮೆ (ಕರಂ: ೨-9). ಪಾಬ್‌ಗಿಡು ; ಒಸೆದರ್ಜು ನಂಗೆ 
ವಹಖ ಕಳಶಸಂಭವಂ . - . ಜೆಸುಗೆಗಿಡೆ ಪಾಬ್‌ಗಿಡೆ ತನ್ನಸುವಂ ತೆಲ್ಲಟಿಗೆ 
ಗುಡುವ ತೆಆದೆೊಳ್ಳೊಟ್ಟಂ (ಗರಾಯು- ೨.೦೩)- ಹಾಳಿಗೆಡು: ಕಾಲ 
ತಡಬಡಿಸುತ್ತೆ ನಿಲುತಂ ಹಾಳಿಗೆಡುತಂ ಭಕ್ತಭೀಶಿಗೆ ಸೋಲುತು 
ವಾಲ್ಮೀವಿಧು ಸಂದಣಿಯೆೊಳೆಏಳಪೊ೭ ವ್ಯ (ಬಸಪ್ಪ. ೨೬-೨೮): 

[ ಪಾಟ್‌ * ಕೆಡು, 1] 

ಜಾಟಡು, ಹಾಳಿಡು (ಕ್ರಿ). ಹಾಳುಮಾಡು: ನಾಶಮಾಡು: ಎನಾದೊಡೆ 
ಏನೆನ್ನನ್‌ ಪಾಬ್‌ಡಲೈ ಅಜನವನ್‌ (ರದ್ಮಕ್ರ- 8೫೬-೦೨೨೨). ಹಾಳಿಡು; ನಾಕದ 
ಎಳೆಯವಮೆ ಹಾಳಿಟ್ಟು ಹರಿದು ಸುರರು ದೆಸೆದೆಸೆಗೆ ಅಳುಕಿದರು ನೃಪರಾ 


ಮೊದೆಲೆರಗಿತೋ ಈ ಪಾಟುಪದ್ರವಂ ? (6ಕ್ಕಕ್ಕಾ- 
(ಪಾಟೀ + ಉಪದ್ರವ] 
ಪಾಟುಬಾವಿ ಪಾಲ್ಕಾವಿ' ನೋ. 
೩5 | ಪಾಟ್‌ನಿಸು, ಪಾಳೆನಿಸು (ಕ್ರಿ). ೧. ಹಾಳಾದಂತೆ ತೋರು; ಹಾಳು. ಂರಿ; 
ಭಣಗುಡು: ಪಾತಾಳಾ :ಸಥಂ ಮಹಾವನಸ ಹು ಸ್ವರ್ವಿಮಾನೋತ್ಕರಂ 
ಜ್ಯೋಷಿಲ್ಲೋಕಮಿವೆಯ್ದೆ ಪಾಲ್‌ನಿಸೆ ಬಂದತ್ತಾನಗಂ ತತ್ಮಣಿವ್ರಾತಂ 
(ಕಂ ಫಿ. 0% 68) ಪಾಳೆನಿಸು: ೧. ಕುಶನಗರವದು ನೆ? ಪ: [ಶಾಕಾಂ.ಹಾ) 
ಳೆನಿಸಿದುದನಅನಿರು. ಅಡುಘಾಳಾಳಿ ಗಂಡನ ತಡೆದು ನುಡಿದಳು ಜಡಿವ 
ರೋಷದಲಿ (ಕೂರ. 3-9-0). ೨. ಹಾಳುಗೆಡಹು ; ನಿರ್ಜನವಾಗು 
ವಂತೆ ಮಾಡು: ಅಸಮಾಸ್ತ್ರಾರಿಯ ಪೂಜೆಖ, ನೆಅಕಿ ಸಂತಸದಿಂ ಮಾಡಿಸಿ 
ಪಾಳೆನಿಸಿ ಕರಂ ಕಾರಾಗಾರವನಮುವಸಥಕ್ಕೆಯ್ನಿ ಮಗನ - ವದನಮನೀಕ್ಷಿಸಿ 
ಯೆರೆವರ್ಗಮರವಂಹೀರುಹದಂತೊಸೆದಿಶ್ಚಂ ರಾಜಪ್ರಭರಾಜಂ (ಇಯ 
ತಿ-೬೦). [ಪಾಟು + ಎನಿಸ್ಮು] 
35 ಸಪಾಲಟ್‌ಯ :ಪಾಳೆಯ' ನೋ. 
ಪಾಟಕೊಣಲೆ (ನಾ). ಹಾಳಾದ ಗೆದ್ದಲು : ಪಾಬಕೊಅಲೆಯಿಟ್ಟಿ ಪುತ್ತಿನ. 
ಪೊಒಲ ವಾವುರ- ೨ನ ಡರ್ದು ವಪೆಗಲಿಂ ಜೋಲ್ಡೊಂದೇಬಿಂಟಿಬಿತರೆ 
ಯತಿಪತಿ ಬೀಬಲ್ವರಿದಿರ್ದ £ಲ್ಪ೬:ಜವುಂ ಪೋಲ್ತಂ (6ರಂಘ್ರ. ೪-39). 
[ಪಾಟ್‌ ಒಲೆ] 
ಅ | ಪಾಟ್ಗತೆ (ನಾ). ಕೆಟ್ಟ ಕತೆ ; ಹಾಳುಕತೆ ಎಂತೆಂತೊ ರಗಳೆಯ ಪಾಚ್ಚತೆ 
ಕಡೆಗಂಡುದು (ಕಾರೂಕ್ಕ. 0೦೬೩-೨೬). (ಪಾಲ 4 ತೆ] 
ಪಾಟ್ಗಬ್ಬ (ನಾ). ಹಾಳಾದ ಕಾವ್ಯ ; ದುಷ್ಕಾವ್ಯ : 


೦೩-೨೪೬).- 


ಪುರುಳಿಲ್ಲದ ಸಬ್ಲದ 


ದವರು - . . ದೈತ್ಯರುಣುಬಿಗೆ (8ಿಕಾಗ- ೭.೨.೦೨). (ಪಾಟು ಇಡು] ಮಿಲದೆನ್ನ ಬಜುವಣ್ಣನೆಯ ಬೇಸಜ್‌ಕೆಯ ವಾಲ ್ಲಬ್ಬವಂಂ ಪೊಳ್ಳೆ ಂದೆ 
ಪಾಲ್‌ಯಕ್ಕ (ನಾ). ಒಬ್ಬಾಕೆಯ ಹೆಸರು: ಪಾಟ್‌ಯೆಕ್ಕಂ ಬೋಲಿ ನುಡಿದೆಂ (ಉಮಾಕ್ಕ. ೦೬೪-೪) - [ಪಾಟ + ಕಬ್ಬ] 
ಯಕ್ಕಂ - - - ಇರ್ಕೃಣ್ಣುಗ ಬಿತ್ತುವುದಂ ಕೊಟ್ಟಳ್‌ (ಎಳ, ೪1, ಗರ. |45| ಪಾಟ್ಗುತ್ತ (ನಾ). ಕೆಟ್ಟ ರೋಗ: ಆವ ಮರ್ದಾ ಪಾಬ್ಗುತ್ತಮನ್‌ ಪರಿಪರಿ 


೪8-೦೦ ಶು. 889). [ಪಾಟ್ಮ್‌-ಅಕ್ಕೃ) ಸಲಾರ್ದತನ್ರಿ (9ವಶ್ರ. 0೨೨೪೪. [ವಾಟ್‌ ತ್ತ], 


ಪಾಟಿ ಡಪು ೫೫೮೦ ಪಾಟಾವಿ 


ಪಾಟ್‌ ಡಪು. ಹುಳುಗೆಡವು. ಹಾಳುಗೆಡಹು (ಕಿ). ಹಾಳು ಮಾಡು : (ನಾ). ಬಿದ್ದೂ ಹಾಳಾದ ಮನೆ: ಬಿದ್ದುಹೋದ ಮನೆ: ಪುಲೀತ 
ಕೆಡಿಸು: ನಾಶಗೊಳಿಸು : ವಿನತದಾವ ಪಾತಕಂ ಸೆಳೆದು ಸೇಡುಗಾಳಿ ನಾಯಂ ಕಂಡಂತೆ ಕಂಡಕಂಡರೆಲ್ಲಮೆರ್ವಟ್ಟೆ ಪಾಲ್ಮನೆಯಂ ಪೊಕ್ಕು 
ಯನ್‌ ಹಾಬಸ್ಸಿಡಪಿದೆ ಕಿಡಿಸಿದೆ. ದೇವಸಮಾಕೃತಿಯುಮನ್‌? (೨ನ್ಮಶ್ರ. (ಶಾವುಂಪು. ೩೩೧); ಕೆಮ್ಮನೆ ಪಾಟ್ಮನೆಯೊರ್ಥಿ ಗುಜುಗುಮ್ಮನೆ 
೩೦-೬೩): ಹಾಳುಗೆಡವು :' ಪರ್ಷಿಯನ್ನರು ಈ ಸುಂದರ ಮಂದಿರ ಸುಟ್‌ದಿರದೆ ಪೋಪಮಜಿತನ ಬಟಿ:ಯಂ (ಆಕರ: ೬-೧೨೩): ಕೆಮ್ಮ 
ಗಳನ್ನು ಹಾಳುಗೆಡವಿದರು (ಕ0ಕೋ. 1, ೦೬೦). ಹಾಳುಗೆಡಹು : ಹುಳುಗಳು| 5| ತೊನೆದು ಮಾಣದರೆಸಾಳ್ತೆನದಿಂ ಪುಗುವಂತು ದೇವಗತಿ ಪಾಟ್ಮನೆಯೇ 
ಹಾಳುಗೆಡಹಬಹುವಾದ್ದರಿಂದ ಒಮ್ಮೆಯೆ ಹೆಚ್ಚು ಕಾಳುಗಳನ್ನು ಕೊಂಡು (ರರ್ಮಾನ್ಮು.೬-೦೭೨); ಆ ಲಕ್ಷ್ಮಿಯಾ ರೂಪುಮಾ ಹರೆಯಂ ಬೇವಿನ 
ಇಡುವುದು ಹಿತವ (ಅತ್‌. ೩೩). (ಪಾಟ್‌ ಕಿಡಪು] ಸುಗ್ಗಿ ಪಾಟ್ಮನೆಯ ಚಿತ್ರಂ ಕಾಡ ಚಂದ್ರಾತಪಂ (ಅನಂಪು. 6-೩6). 
ಪಾಟಿ ಆ (ನಾ). ಹಾಳಾದ ಕೆರೆ ; ಪಾಳುಬಿದ್ದ ಕೆರೆ: ಕುಕವಿಯ ಪಾಳುಮನೆ : ಆಸೆಯಿಲ್ಲದ ಬದುಕು ಬದುಕೆ. . . ಪಾಳುಮನೆಯಲಿ 
ಕಾವೃಮಂ ಸುಕವಿ ಕೇಳು . . . ಕವಿತಾಗುಣಮಂ ಬೆದಕಲೈ ರತ್ನಶುಕ್ತಿಕೆಯ ಬೆಳಕು ಬೆಳಕೆ? (89೦. %-08). ಪಾಳ್ಮನೆ: ಪಾಳ್ಮನೆಹಾಳ' 
ನೊಜಲ್ಲ  ಪಾಟಕ್ಕಿಆಕಿಯೊಳೀಕ್ಷಿಸುವಂಗೆಣೆಯಾಗದಿರ್ಶುಮೇ  (ದಕಳು. 10 ಪರಾ. ಹಾಳುಮನೆ : ಹಾಳುಮನೆಯ ಹೊಕ್ಕು ಒಡಲು ಉರಿಯುತಿದೆ 
೨-೦೦). [ಪಾಲ್‌ + ಕಟ್‌]. (ಪುರದ. ೨-6೪-0); ಮೌನವಾಗಿ ಅವರು ನಡೆದು ಹೋಗಲು ಸ್ವಲ್ಪ 
ಪಾಟ್ಸೋಡೆ. ಹಾಳುಗೋಡೆ (ನಾ). ಹಾಳು ಬಿದ್ದ ಗೋಡೆ ; ಕಟ್ಟಡ ಸಮಯದಲ್ಲಿ ಒಂದು ಹಾಳುಮನೆಯು ತೋರಿತು (್ಡಮಕಿಸ. ಬ). 
ಬಿದಿ ಹೋಗಿ ಅವಶೇಷವಾಗಿ ವಿಂತ ಗೋಡೆ: ಅಂಗಡಿಯ ಹಾಳ್ಮನೆ : ತೋಟದಲ್ಲಿ ಒಂದು ಹಾಳ್ಮನೆಯಿದೆ. (60). ಹಾಟ್ಮನೆ : 
ಸಂದಿಗಳೊಳುತ್ತುಂಗಾಲಯದ ಪಕ್ಕದಲಿ ಪಾ ಟೊ ೀದೆಗಳೊಳ"| "ಹಾಟ್ಕಿನೆಹಾಲ' ಪರಾ. (ಪಾಟ್‌ 4 ಮನೆ] 
ಹೊಂಗುತ್ತೂಂ ನೆರೆದರ್‌ ಕುಟಿಲಾಂಗನೆಯರ" ಜಂರಕಾಂತರಂ ನಲವಿಂದಂ| 5 |ಪಾಟ್ಮನೆಪಾಟ, ಪಾಳ್ಮನೆಹಾಳ, ಹಾಬ್ಮನೆಹಾಟ (ನಾ). ೧. ತುಡುಗು 
(ಉವ್ಮಳ. ೦೦-೦೬). ಹಾಳುಗೋಡೆ : ಹಾದರಕ್ಕೆ ಹೋದರೆ ಕಳ್ಳದಮ್ಮ ನಾಯಿ; ಕಳ್ಳನಾಯಿ: “ಪಾಬ್ಮನೆಪಾಟಂ ತುಡುಗುಣಿ” (ಕತುಂ. ಕಜ). 
ವಾಯಿತ್ತೂ ಹಾಳುಗೋಡೆಗೆ ಹೋದರೆ ಚೀಳೂಟ್‌ತ್ತೂ (ಬಸನ. ೦೦೦); ಪಾಳ್ಮನೆಹಾಳೆ : ೧. ತೋಳ್ವಲಮಂ ರಣಾಂಗಣದೆಳೆಲ್ಲರ್ಗಿಂದು ನಾಂ 
ಕತ್ತಿ ತಪ್ಪಿಸಿಕೊಂಡರೆ ಹಾಳ:ಗೋಡೆ (ಗಾರೆ). [ಪಾಟ್‌ ಗೊಂಡೆ] ತೋಟುವೆಂ ಬಡಿವೆಂ ಪಾಳ್ಮನೆಹುಳನಂ ಬಡಿವೋಲ್ಮಿಕ್ಕಾದ ದೇವರ್ಕಳಂ 
ಪಾಟ ನ (ನಾ). ಹಾಳಾದ ದಿವಸ: ವೃರ್ಥವಾದ ದಿವಸ : ಪಾಟ್ತಿನಂ (00೭. 00-೩8). ಹಾಟ್ಮನೆಹಾಟ: ೧. “ಹಾಬ್ಮನೆಹಾಬಂ-ತುಡುಗುಣಿ 
ಬೀಟದವೊಲಜನಿಸಗೆಯದೊರ್ವನ ಬಾಟ್ತಿನದೆ ಬಲೀಗಡಚುಗಲ್ಲುಂ (ಕುಂಳ್‌, | 20 ನಾಯ್‌” (ಕನುಡ, ಕ. 0). ವಿ. ನಾಯಿ; ಶ್ವಾನ: “ಸೊಣಗ ಹಾಟ್ಮನೆ. 
೦-೪-೮). [ಪಾಟ ದಿನ] ಹಾಟ ಶ್ವಾನ ಕುಕ್ಕುರನೆಂಬಿವೆಣಿಸೆ ನಾಯ್ವೆ ಸರು” (ಕಠ್ಮಿಮುಂ. ೩೨) 
ಪಾಬಕೀಗುಲ. ಪಾಳ್ಮೀಗುಲ. ಹಾಳುದೇಗುಲ (ನಾ). ಹಾಳು ಬಿದ್ದ [ ಪಾಟ್ಮನೆ 3. ಪಾಲು" 4 ಅ] 

"ವಸ್ಮಾನ: ಹಾಳಾದ ದೇವಾಲಯ : ಪಗಲಿಲ್ಲಂ ಪಾಟ್ತೀಗುಲ| |ಪಾಟ್ಮಸಗು (ಕ್ರಿ). ಹಾಳಾದಂತೆ ತೋರು; ಹಾಳುಸುರಿ:. ಶೂನ್ಮೆ 
ದೆೊಳೆಂಜನಮುನೆಚ್ಚಿ ತಾಂ ತೊನ್ನನಾಗಿ .. . ಇರುಳಪ್ಪಾಗಳ್‌ ದಿವೃಮಪ್ಪ ವೆನಿಸು : ದೆಸೆ ಪಾಟ್ಕಸಗಿರ್ದಪುದಂಧನಾದೆನಾರ್‌ ಶರಣೆನಗೆ (ಇದಂಘಾ 
ತನ್ನ ಸ್ಮ್ಯಾಭಾವಿಕವ ಪ್ರ ಮುನ್ನಿನ ರೂಪಂ ಕೈಕೊಂಡು (ವಕ್ಮಾರಾ. 0೨೨-೨0). 58 ೪0೨). [ ಪಾಟು ಮಸಗ್ಯು J 
ಪಾಳ್ಟೇಗುಲ : ಬಾಹಿರದ ಪಾಳ್ವೇಗುಲದೊಳಗೆ ಸಾವಿರ ಸೂಡರುಗಳನೆ3್ತಿ] |ಪಾಟ್ವಕ್ಕೆ (ನಾ). ಹಾಳುಬಿದ್ದ ಮನೆ : 'ಪಾಟ್ವಿಕ್ಕೆವಡಂ' ಪರಾ. 
ಭಜಿಸುವ. ನೇಮವಾತಂಗೆ (ಜಪ್ಪು. 830-892. ಹಾಳುದೇಗುಲ ; [ಪಾಟು್‌--ಪಕ್ಕೆ( ಎಪಟಕ್ಕಿ)] 
ಶಯನಕ್ಕೆ ಹಾಳುದೇಗುಲವುಂಟು (ಮಹಾರೇ. ಬ. ೭೯-೦೯೯). ಪಾಟ್ವಕ್ಕೈವಡು (ಕ್ರಿ). ಹಾಳುಮನೆಯಲ್ಲಿ ವಾಸಿಸು: ಈ ಪಟಮಂ 

[ಪಾಟೀ ದೇಗುಲ] ಪ್ರಾಣಮನೆ ಕೈಯೆಡೆಗುಡುವಂತೆನ್ನ ಕೈಯೊಳ್ಕೊಟ್ಟು ಮದೀಯ ಪ್ರಾಣ 
ಪಾಬಕ್ಲಿಲ. ಪಾಳ್ಗಿಲ. ಪಾಟುನೆಲ (ನಾ). ೧. ಕೇಡು ಮಾಡುವ]30| ವಲ್ಲಭನಂ ... ಅಅಸೆಂದಟ್ಟಿದೊಡೆ ಬಂದಿದನಿಲ್ಲಿ ಪಸರಿಸಿ ಪಾಟ್ಪಿ ನಟ್ಟ ಕ್ಕೆ 
ಭೂಮಿ: ಅಶುಭಕರವಂದ ಭೂಮಿ : ಈ ನೆಲನಿದು ಪಾಲಕ್ಕಿಲನೆನಗೆ ವಟ್ಟಿರ್ದೆಂ (60). ೪-೨೧ 5). [ಪಾಟ್ಕಕ್ಕೆ --ಪಡ್ಕು) 
ದಿನಪಸುತನೆಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಚ್ಹಪೆನೇ ಪಾಬಟ್ವಸೀರ್‌, ಪಾಳ್ವಸಿಅರ್‌ (ನಾ). ಬರಿಹೊಟ್ಟೆ ; ಹಾಳುಹೊಟ್ಟೆ : 
(ಗಾಯ. 8-9೭). ಪಾಳ್ಗಿಲ ; ಪಿ. ಹಾಳುಬಿದ್ದ ಭೂಮಿ : ವಿಮಲ ಪಾಬ್ವಸಿಟ ೪ ಸಾಸವೆಯಂ ಕುಡಿದರಂತೆ ಮಣಿುಗಿ (ರರ್ಮಾನ್ನು. 
ಪುಣ್ಮಕ್ಷೇತ್ರವಮಖುಂ ಕಾಡ ಪಾಳ್ಗೆಲನುಂ . . . ನಿಜೈಕದೃಬ್ಬಗೆ ಸಮಂ 0-093). ಪಾಳ್ವೆಸಿಜಿತ್‌:/ ಕೆಕ್ಕಳಗಣ್‌ ಕೆದಜ್‌ದ ಕೆಂಗೂದಲ್‌ 
(539: 939-೨3೧). ಪಾಲುನೆಲ: ೩. ನಿಸ್ನಾರವಾದ ನೆಲ; |5| ಮೊಕ್ಕ ನೊಸಲ್‌ ನಿಡುಕುಂಗೋಣ್‌ ಬಿಡುಬಾಯಕ್ಕುಳಿಸಿದ ಪಾಳ್ವಸಿಲಿಸ್‌ 
ಸತ್ತರಹಿತವಾದ ಭೂಮಿ ; ಗೆಲವೇನಿಬದ ಯುದ್ಧ ಪಾಚುನೆಲದೊಳ್‌ (8ಯುಕಾ. ೩-೨೭). [ಪಾಟ ಬಸಿಜು*) 
ಬೇಸಾಯ . . . ಫಲದ ಭ್ರಾಂತಿಯ ತೊ;ರ್ಪುವೈ (ಸೋಮೇಶ. ೨೩). ಪಾಟ್ತಾವಿ, ಪಾಲುಬಾವಿ, ಪಾಬ್ಬಸ್ಟಾವಿ, ಹಾಳುಬಾವಿ, ಹಾಳುಭಾದಿ 
[ಹೂಟ ೬ ನೆಲ] (ನಾ). ಬಳಕೆಯಿಲ್ಲದೆ ಹಾಳು ಬಿದ್ದ ಬಾವಿ ; ನಿರುಪಯುಕ್ತವಾದ 
ಾಬ್ಬಿಸದಿ (ನಾ). ಹಾಳು ಬಿದ್ದ ಜಿನದೇವಾಲಯ, ಬಸದಿ : ಬಾವಿ; ತದ್ದ್ವಿಜಂ ಜಳಕುಟಪ್ರಹಾರದಿಂ ಕಾಲ್ಮುಆಕದು ಪುಟಿತು ಪಾಬ್ತಾವಿ 
ಪಾಬ್ಬಸದಿಯ ಪೆಣ್ಣ್ಮ ಜೋಹದವೊಲೊಪ್ಪಿ ದಳೊರ್ವಳನಂಗರಾಗದಿಂ| 49 ಯೊಳ್‌ ಪೊಕ್ಕು ಸತ್ತೂ (೫ನುಂತು. 480). ಪಾಟುಬಾವಿ : ಸಲೆ 
(೫9033. 6-00). [ಪಾಟೀ ಬಸದಿ] ಸೊ:ಲ್ತ್ಯೂ ಪಾಟುಬಾವಿಯ ಜಲಮಂ ತೆಗೆಯಲ್ಕೆ ಮಕರಕೇತನನಿಂದಂಕುರಿ 
ಪಾಬಕ್ಪಾವಿ ಪಾಯಾವಿ' ನೋ. ಸಿಕ್ಕಿದ ನೀಲದ ಬಟ ಲನನುಕರಿಸಿತ್ತು ಕಾಂತೆಯೋರ್ವಳ ನಯನಂ 
ಟ್ಕಿನ (ನಾ).- ಕೆಟ್ಟ ಮುನಸನ್ಸ: ದುರ್ಬುದ್ಧಿ ; ಕೋಟಲಿಗೊಳಗಪ್ಪ ರರ್ಮಾಮ್ಮ. ೭-೨೦೮)- ಪಾಬ್ಟಾವಿ : ಬೀಯದಂ ಭಠದೆ ನೋಡು 
ಪಾಬ್ಮನದ ಮಾನಸರಂ ಸುಡು ಸಂದ ಗೊಡ್ಡರಂ (ಸಂದ್ರ ಫೃ. 6-60). ತ್ತೊಂದ: ಪಾಟ್ಬಾವಿಯೊಳ್‌ ಕೆಡೆದಾಗಳ್‌ ಮರವಟ್ಟು ಮೂರ್ಛೆ 
(ಎಂಬಿ 4 ಮುನ] 3 ವಡೆದಿರ್ದಂ (656. ೪-೨೨೬). ಹಾಳುಬಾವಿ: ಮುಬಾರಕನು ಕಂಣದೆ 
ಪಾಬ್ಮನ, ಪಾಳುಮನೆ. ಪುಳ್ಮನೆ, ಹಾಳುಮನೆ, ಹಾಳ್ಮನೆ, ಹಾಬ್ಕಿನೆ ಒಂದು ಹಾಳುಬಾವಿಯಲ್ಲಿ ಬಿದ ನು (ಉಳು. ೨೨೦); ಹಳಿಯೇರಿ ಇಳು 


ಹಿ 


ಕಲು ಇಳಿದರೆ ತೀರಿತು ಅಲ್ಲಿ ಹಾಳುಬಾವಿಯಿದೆ (ಹೂಸ. 0೬೦). 
ಹಾಳುಭಾವಿ : ಹುಟ್ಟುಕುರುಡ ಹಾಳುಭಾವೀಲಿ ಬಿದ್ದ (ಗಾರಿ). 
[ ಪಾರ -ಬಾವಿ) 


-ಹಿ (ಪ್ರ). ಒಂದು ಕೃದಂತ ಭಾವನಾಮ ಪ ಪ್ರತೃ ಯ: ಕನ್ನಡದಲ್ಲಿ 
“ಪಿ' ಪ್ರತ್ಯಯವೆಂದ: ಹೇ ಳುವ ಶಬ್ಧಗಳಿಂದರೆ ನೋ ರಪ ಹ ಕಲ್ಪಿ! 8 
ಎಂಬುವು ಎರಡು ಮಾತ್ರ (ಸಕಾರಿ. Hy "ಕಲ್ಪಿ. 'ಕೇಳ್ಪಿ' 

ಹಿಂ ' ಪಿನ್‌' ನೋ. 

ಪಿಂಕಣಿಸು ' ಪೆಂಗಣಿಸಂ ' ನೋ. 

ಪಿಂಕುಳಿ ' ಪೆಂಕುಳಿ ' ನೋ. 

ಎಂಗ (ಗು). ೧. ಕಂದುಬಣ್ಣ ದಿಂದ ಕೂಡಿದ; ಕಂದುಬಣ್ಣದ : |3 
ಪಿಂಗ ಜಟಾಳಿ ತಾವರೆಯ ಸೊತ್ರ ದೊಳಾದ ಜನ್ನವಿರೆಂ ದುಕೂಲದ 


ಕೋವಣಂ ಕರಮೊಡಂಬಡೆ ನೋಟಕರ್ಕಳನಾ ತಪಸಿ ಸ ಮರುಳ್ವಿದಂ 
(ಈಾಶಶಾ. ೬-5). (ನಾ). ೨. ಕಂದುಬಣ್ಣ : 'ಕಪಿಲವರ್ಣ : " ಪಿಂಗಃ. 
ಏಶಂಗಃ__ಈ ೨ ಕಪಿಲವರ್ಣಂ `(ಶತಂಯು, ೦೨೦-30). ಹ. ಒಂದು 


ಕಾಡಂಪಾರಿವಾಳ : * ಪಿಂಗಂ ಬೆಳುವಮೆನಿಸಿಕ್ಕು” 38 


[ಸಂ.) 


ಬಗೆಯ ಪಕ್ಷಿ; 
(ಮಂಗರಾ. ೩೨-೦೦). 
ಎಿಂಗಚಕ್ಷ: (ನಾ). ೧. ಐಡಿ: ನಳ್ಳಿ. ಪಿ. ಕೆಂಗಣ್ಣುಳ್ಳೆ ವನು: 
ದುರ್ಯೋಧನ : ಕರ್ಣ ಭೀಷ್ಮಾದ್ಭುತಧ್ವಾನಕರೋರಂ ಪಿಂಗಚಕ್ಷುರ್ಬಲ 
ಮನಮಮ ಫೋಲ್ರೊಪ್ಪುತಿರ್ದತ್ತರಣ್ಮಂ (60ಶಂ- ೩-೨೪) - 
[ ಸಂ. ಪಿಂಗಚಕ್ಷುಸ್‌ ) 
ಪಿಂಗಟ (ನಾ). ಇ ಪಿಂಗ ೨. : ಕ್ರಮವಾಗಿ ಕಿತ್ತಳೇಬಣ್ಣ ಅರಿಶಿಣ, ಹಸುರು 
ಪಿಂಗಟ. ನೀಲ . . . ಈ ಬಣ್ಣಗಳ ಪಟ್ಟಿಗಳು ಕಾಣಿಸುವವು 
(ಕುಂಂಖ. ೬-೯೪)- [ವಮೆ:ರಾ. ಪಂಗಟ] 
ಷಿಂಗಡಲು (ನಾ). ಪಶ್ಚಿ ಮದಿಕ್ಕಿಗೆ ಇರುವ ಸಮುದ್ರ : ಪಿನ್ನೇಸಜು 
ಎಂಗಡಲೊಳಗಗುಳದ ಪಮುಖನ್ನಂ ಉತ್ತವನಾಂಗವನಾಗಸದ ಅತ್ತ 
ಪಾಲಅುವ ತೆಆದಿಂದೆಚ್ಚನು (ತೇಮಿಸಂ. ೨5-066) ; ಪ್ರಯಮಿತ್ರಂ ಪಿಂಗಡರ 
ಮಡುವಿನೊಳ್‌ ಲಯಮಾದುದನಜ್ಜಿದುಂ ಸುಖಿಸುವುದಿದು ನಯಮೇ 
[ ಪಿಂ (ಪಿನ್‌) + ಕಡಲು (ಎಕಡಲ್‌)]' 
ಒಂದುಗಡೆ : “ಪಿಂತಿಲಃ 


20 


ಪ್ರಕಾರ 


(8ಯಳಾ. ೧೩-೬೦). 
ಪಂಗಡೆ. ಹಿಂಗಡೆ, (ನಾ). ೧. ಹಿಂಭಾಗ : 
ಪೆಜಗು ಪೆಡಮೆನಲ್‌ ಪಿಂಗಡೆ (ಕಳ್ಳಿ. ಇ೩); ಪಿಂಗದೆಯೊಳಗೆ| 9 
ಜತನಮಿರು ಮಾಚಿಭಟ್ಟ (60ಕ- ೦-೩-೦೩). ವಿ. ಪೂರ್ವಕಾಲ ; 
ಹಿಂದಿನ ಕಾಲ: ಒಡೆಯ ಪೇಳ್ನಿನಗೇನು ದುಗುಡವೆಂದೆನಲು ಪಿಂಗಡೆಯ 
ಸುಗ್ಧಿಯನುಸಿದಿಗನು (ಮೋಹತ. ೩೦-೦೭) - ಹಿಂಗಡೆ, : ೧. “ಪೆಡಮೆಟ್ಟು. 
ಪೆ೦ಗಾ, ಎಂಶಿಲ್‌ ಈ ೪ ಹಿಂ[ಶಾಶಾಂ. ಪಂ]ಗಡೆಗೆ ವೆಸರ್‌” 
(೪8೫. ೬೩-೪೩8); ಸ೦ಗಡಿಸಿ ನಲಿನಲಿದು ನಡೆವ ತುರಂಗ ಕರಿಘಟೆಗಳ | 88 
ವಿಕೀರ್ಣದ ಹಿಂಗಡೆಯ ಬಿಜ್ಜಳವ ನಹೀಶನ ವಂಂಗಡೆಯೊಳೊಪ್ಪಿ (ಬತಪ್ರು. 
ಭೂವರನ ಹಿಂಗಡೆಯೆ ಪರಮಸಂತೋಷದೆ ನಡೆದು ಬರುವ 
ಕಳ್ಳೆನು ಅವರನ್ನು 


ಪೆಜಿತಶಂ. 


೩-೪೪); 
ಬಲುಸಿರಿಯ ಸಂಭ್ರವಂನನೇನೆಂಬೆ (ಕಂಪವಿ. 33-೫) ; 


ಮನೆಯ ಹಿಂಗಡೆಯಿದ್ದ - ಹಳ್ಳಕ್ಕೆ ಕರೆದೊಯನ್ನ ಅಲ್ಲಿದ್ದ ಒಂದು 
ಕಲ್ಲನ್ನೇಪ್ರಿದನು (ಮುತಿಸ. 00). “ವಂಂಂಗಡೆ' ಷರಾ. + 
[ಪಿಂ (ಪಿನ್‌) 4 ಒಡ್ಕ) 
ಪಿಂಗತೆ, ಹಿಂಗತೆ (ನಾ). ಹಿಂದೆ ನಡೆದ ಕತೆ; ಹಿಂದಿನ ಕತೆ: 
ಇಂತು ಪಿಂಗತೆಗಳಂ ಪೇಳ್ದುದಜಾನೇನಾದುದು (ಆರಾಶ. ೦-೦೦-೨೦). 
ಹಿಂಗತೆ : ಇದು ಮೂಲದಲ್ಲಿ ಆರಂಭದಲ್ಲಿಯೇ ಬಂದಿದೆ. ನಾಗಚಂದ್ರನಲ್ಲಿ 
ಒಂದು ಸಂದರ್ಭದಲ್ಲಿ ಹಿಂಗತೆಯಾಗಿ ಹೇಳಲಾಗಿದೆ (ಕನಾಶ. ೦೨೭). | 4 


[ ಹಿಂ (ಹಿನ್‌) ಕತೆ) 


೫೫೮೧ 


ಪಿಂಗಲಿ 


ಪಂಗದಾಲ್ಲಿನ್ನಿ (ನಾ). ದಾಲ್ಮಿನ್ನಿಯಲ್ಲಿ ಒಂದು ಬಗೆ: ಮಟ್ಟದಾಲ್ವಿನ್ನಿ, 
ಪಿಂಗದಾಲ್ಲಿ ನ್ನಿ (ಕ್ಕು ಇಗ. Mk [ವಂಗ 4-ದಾಲ್ಮಿನ್ನಿ (« ದಾಲಚಿನ್ನಿ)) 


ಪಂಗಲ, ಪಿಂಗಳ್ಳ (ಗು). ೧. ಕಂದುಬಣ ದಿಂದ “ಕೂಡಿದ ; ಕಂದಂ 
ಬಣ್ಣದ : ಪಿಂಗಲ ಕಣ್ಣು ಳ್ಳಾ ತನು ಧನಹೀನನು (ಸಾರು. ೩-೪); 
ಪಿಂಗಲ ಜಟಾಜೂಟಕೂಟಂ, "ಶಿಣೇತ್ತಂ (ಶ್ರೀರಾಮಾ- 9೭-೫೩೮). (ನಾ). 
೨. ಕಂದುಬಣ್ಣ. ೩. ಸೂರ್ಯನ ಸೇವಕರಲ್ಲಿ ಒಬ್ಬ : ತಳೆಯೆ 


ಮಂಂಚ್ಚಳಮಂ ತಗ ಫಲಿತ ದೃ ಶ್ಯವ ಕಾಣಿಸುತ ಎರಿಯೂದು 
ಮಾಠರ ಪಿಂಗಲರೊಳಿಷ್ಟತೆಯನಾಡುವನೆ' (೭ರೇಕ. ೦೦-೩೧). ೪. ಸಂಸ್ಕೃತ 
ಛಂದಶ್ಶಾಸ್ತ್ರಕುರರಲ್ಲಿ ಪ ಸಿದ್ಧನಾದ ಒಬ್ಬನು: ಇಾನಿಜಕೂ! 
ಪೇಟ್ವಾ ಛಂದಂ ಪಿಂಗಲ[ಕಾಕಾಂ, ಳ)ನಿನವನಿಯೊಳ್‌ ಪರಪಿದೊಡಾ 
ಛಂ ದೋಂಬುರಾಶಿಯೊಳ್‌ ಮೊಗೆತಂದದನಾತ್ಮೀಯಸತಿಗೆ ನಾಕಿಗನುಸಿರ್ದಂ 
(ಉರೋಂಬ. ೦.೩೦). ೫. ಒಂದು ಬಗೆಯ ಸಣ್ಣ ಜಾತಿಯ ಗೂಬೆ. ೬. 
ಅರುವತ್ತು ಸಂವತ್ಸರಗಳಲ್ಲಿ ಐವತ್ತೊ ಂದನೆಯದು. ೭. ಒಂದು 
ಬಗೆಯ ಹಾವು. ೮. [ಜೈನ] ನವನಿಧಿಗಳಲ್ಲಿ ಒಂದು; ೫ ಇದು 
ಮಕುಟ, ಹಾರ, ಕೇಯೂರ, ಕುಂಡಲ ಮುಂತಾದ ಭೂಷಣಗಳನ್ನು 
ಕೊಡುತ್ತದೆ ; ಸ್ತ್ರೀಪುರುಷಯೋಗ್ಮಮಪ್ಪ ನಾನಾವಿಧಾಭರಣಂಗಳ್ಳೆ 
ಕುಡುವ ಪಿಂಗಲನಿಧಿಯುಂ (ಕಾಸ್ತ- ೯-೪). ಪಿಂಗಳ್ಳ : ೧. ನೀಲಾಂಬುದ 
ಶ್ಯ್ಶಾಮನುಂ ಕನಕಪಿಂಗಳಿಜಟಾಬಂಧಕಳಾಪನುಂ . . . ಮೃಗತ್ವಕ್ಸರಿಧಾನನಕಿ 
ವಾಗಿ ವ್ಯಾಸಭಟ್ಟಾರಕಂ ಪುಟ್ಟುವುದುಂ (ಶಂಶಕಾ. ೦-೬೯ ರ), ಸೋಪಾ 
ಹೋಮವಿಭೊಷ » ಗೊಣಗಾತ್ರಗಾತ್ರ ಪಿಂಗಳಜಟಾರಾಮರಾವಾ 
(ತತಳು- ೦-೩) : ಶೋಭಾಕರಂ ದುರಿತಭೀಕರಂ ಪಿಂಗಳೆಜಟಾಭಾರನಹಿ 
ರಾಜಹಾರಂ (ಉದ್ಯಶೇ. ೭-೦೩); ಇಹಂದತುಳೆಪಿಂಗಳಜಟಾವಟಲನೆಮಲವದ 
ಪದ್ಮಸದ್ಭ ಎ೦ಗೆಕುಂತಳೆದೇಶವು (ಕಾಕ. ೦-೩೦). ೬. ಪಿಂಣ್ಗಳ ಸಂವ 
ತರದ ಭಾದ್ರಪದ [ ಮಾಸ ಬ್ರಿಹ] ಸ್ಪತಿವಾರ ವ್ಯತಿವಾತವದ್ಮಾಷ್ಟಮಿ 
ಯಲೂ (ಕೊಣ್ಣಾ. ೭-೪೪ 1197); ಸ್ವಸ್ತಿಕಕವರ್ಷಂ 1170ನೆಯ 
ಹಂಗಳ ಸಂವತ್ಸರದ ಚೈತ್ರಸು[ಶು]ದ್ಧ ೭ ಗುರುವಾರೆದಲೂ (ಕೊಣ್ಣಾಶಾ 
೨೨-೬೩; 1267). ಆ. ಶ್ರೀಗೃಹದೊಳ್‌ ಪುಟ್ಟಿದ ಕಾಳ ಮಹಾ 
ಕಾಳ ನೈಸರ್ಪ ಪಾಂಡುಕ ಪದ್ಮ ಪಿಂಗಳ ಮಾಣವಕ ಶಂಖ ಸರ್ವ 
ರತ್ನಂಗಳೆಂಬ ನವನಿಧಿಗಳುಂ (6೭ಫಿ: ೦೫-೩ ನ); ಕಾಳ ಮಹಾ 
ಕಾಳ ಪಾಂಡುಕ ಪಿಂಗಳ ನೈಸರ್ಪ ಪದ್ಮ ಮಾಣವಕ ಶಂಖ ಸರ್ವರತ್ನ ನವ 
ನಿಧಿ ಪರಿಪೂರ್ಣವಂ೦ (98ಪು. ೭-೨೦ ಕು; ಹಾರ ಹೀರಾವಳಿ ಮಕಂಟ 
ಕುಂಡಲ ಕೇಯೂರಾದಿಯ ಭೊಷಣಗಳ ಮೇರೆಯಿಲ್ಲದೆ ಕೊಡುತಿಹ 
ಬಂಗಳನಿಧಿ ರಾರಾಜಿಸುತಿಹುದು (ಕುಕ್ರಸಾಂ. ೦೯-೮೬)- ೯. ತಿಳಿಯಾದ 
ಕೆಂಪು ಬಣ್ಣ ನಸುಗೆಂಪು: “ ಹರಿಃ (ಕ್ರಮಂ), ಕಮ್ರಃ, ಕಡಾರಃ 
ಪಿಂಗಳಃ _. ಈಳ ನಸುಗೆಂಪು“ (ತ೦ಯು- ಎ೨0-೩೦). ೧೦. ಹೆಳದಿ 
ಬಣ್ಣ ; ಹೊಂಬಣ್ಣ : ಪಿಂಗಳವಹದ ನೆಬ್ಸ ತೆನೆಯಂ ನಸುಗರ್ಚಿದ ರಕ್ತ 
ಚಂಚು ಪಕ್ಷಂಗಳ ಶಾಡ್ವಲಚ್ಛವಿ ವಂನಂಗೊಳೆ ಪಾಣುವ ಕೀರವಹಲೆ , » 
ಪೊನ್ನ ಮಾಣಿಕದ ಪಚ್ಚೆಯ ತೋರಣದಂತೆ ರಂಜಿಕುಂ (ಜಗರಿ: *-೬೬)- 
[ ಸಂ. 1] 

ಪಿಂಗಲಿ, ಪಿಂಗಳಿ (ನಾ). ೧. ಒಂದು ಬಗೆಯ ಗೂಬೆ: “ ಉಕಾುರಿ ಕೌಶಿ 
ಕುಖ್ಯವಂಲೂಕಂ ಪಿಂಗಲಿ ನಿಶಾಟನಂ ತಾನಕ್ಕುಂ” (ತನ್ನುಕೋ, ೪೨-೦೩): 
೨. ಶಕುನದ ಹಕ್ಕಿ; ಹಾಲಕ್ಕಿ: “ಶಕುಂತಃ, ಭಾಸಃ- ಈ ೨ ಪಂಗಲಿ” 
(ತಛಯು. ೪೦-೪); ಹಿಂಗಲಿ. . .ಗೂಗೆಯಾದಿಯಾದ ತುಗಂ ರಾಜಾಂಗಣ 
ದೊಳ್‌ ಚರಿಸುವೊಡೆ ಸರಂಗೆಯ್ವೊಡೆ ತಡೆಯೆದಾ ಗೃಹೆಂ ಪೂಬಕ್ಕೂ 
(ಗೋಕೋಷತ. ೪-೬4): ಉಜ್ವಲ ಶಾಸ್ತ್ರನಿದ್ಧ ಶುಭಸೊಚೆನೆಯ ಜೋಡು 
ಷಿಂಗಲಿಗಳುಣಕಿ ತೋಲ ನಡೆದಾ ಕೃಪಂ ಪೊಣಬೀಡ ಬಿಟ್ಟಿನಾ ಕಾಲಾ 


ಖು 


ದೆಲ್ಲಿ 6 8ತು. ೦೦೪). ಹಿಂಗಳಿ : ೧. *ಳಾಕಾರಿ ಪಿಂಗಳಿ ನಿಶುಟನಂ 
ತೌಶಿಕಮುಲೂಕಮೆಫೆ ಗೂಗೆಯಕ್ಕೂಂ ” (ಹುಂಗರಾ. ಜ೦-ಇ). 
[ಆ`ಸಂ. ಪಿಂಗಲಾ] 

ಜಿಖಗಲೆ, ಪಂಗಳೆ (ನಾ). ೧. ಒಂದು ಬಗೆಯ ಗೂಬೆ. ೨. ದಕ್ಷಿಣ 
ವಿಕ್ಕಿನ ಹೆಣ್ಣಾನೆ; ಕುಮುದ ದಿಗ್ಗಜದ ಪತ್ನಿ. ೩. ಶರೀರದ 
ಒಂದು ನಾಡಿ: ಹಿಂಗಳೆ : ೨. - ದ್ವಿವೆಗಳಭ್ರವು ಕಪಿಲೆ ಪಿಂಗಳಿ 
ತುತಾವಶ್ರಿಪರ್ಣಿಪುರದಂತಿಯದಂಜನಾಂಜನಾವತಿ ಹಿತದ್ವಿ ಪೆಯೆನಲು 
ಕ್ರಮದಿ” (ಹೀಗಣ- ೧೪-೨೦) : ಅಭ್ರಮು ಕಪಿಲೆ ಪಿಂಗಳೆ . . . ಅಂಜನಾ 
ವಶಿಯರೆಂಬ ತಮ್ಮ ತಮ್ಮ ಸ್ತ್ರೀಗಜಗಳೊಡಗೂಡಿ ಕ್ರಮದಿಂ ಭೂಮಿನ 
ವಹಿಸಿರ್ಪವು (ಏತೇಕ. ೦೭೭): ೩. ಇಡು ಪಿಂಗಳಾ ಸುಷುವನ್ನಾನಾಳ 
ಎಡಿದು ಅಜ್‌ದಹೆನೆಂದರೆ ಕೂಡಲಸಂಗಮದೇವ ಮೂಗ ಕೊಯ್ಯದೆ 
ಮಾಣ್ಬನೆ (83ರ: ೩೪); ಇಡೆ ಪಂಗಳಿಗಳೆನಿವೆರಡು ನಾಡಿಯ ತುದಿ 
ಯೊಳಾಡುತ್ತಲಿರ್ದು (ಕೈಳನ.9-೨.೩)) ನೆಟ್ಟನಿರುತ ಸುಷುಮ್ನ 
ಹಾಡಿಯ ಮುಟ್ಟಿ ಸವ ದ ಭಾಗದೊಳು ತಾ ನಟ್ಟಿಹುದು ಈಡುನುಡಿ 
ವಕ್ಷಿಣದೊಳಗೆ' ಖಂಗಳೆಯು (ಗಗಕಾ. ೪-69). ೪. ಒಂದು ಬಗೆಯ 
ಮೃಗ,__ಪ್ರಾಣಿ: ಪಂಗಳಿ ಗೋಣಿ ಭೆಲ್ಲ ಶಶ ಜಂಬುಕ ವಾನರ 
ಭುಂಡರೀಕ . . - ಮೃಗೇಂದ್ರವುಿುಖ್ಯ ಮೃಗಸಂಚಯದುಂಚಗಾಡಿಯಿಂ 
ಕಂಗೆಸಿದತ್ತ್ತಿ ತುಂಗಬಹುಶ ಹೈಂಗವಿರಾಜಿತವಿಂಧೈಭೂಧರಂ (ಉದ್ಯಟ. ೨-೪೩): 

[ಸಂ. ಪಿಂಗಲಾ ) 

ಇಂಗಳ, "ಪಿಂಗಲ ನೋ. 

ಹಿಂಗಳ್ಳ (ನಾ). ಶರೀರದ ಒಂದು ನಾಡಿ: ಈಡಾ ಪಿಂಗಳ ಸುಷಮ್ನ ನಾಳ 
ಮಧ್ಯದ ಕೂಗ ಕಂಡು ಕೂಗಿದೆ (ಅಶಕಂ. ೧೫೨-೬೯೫): ನಾಸಿಕಾರಂಧ್ರದಿಂ 
ಇಡೆ ಪಿಂಗಳೆಂಬೆರಡುನಾಡಿಗಳಿಂದೊಡಗೂಡಿದೆರಡುನಾಳಗಳಿಹವು (ವಿವೇಕ. 
ಅಆ), ಈಡ ಪಿಂಗಳ ಎರಡು ಜೋಡಿಸಿ ಸಂಷುಮ್ಮೆ ನೋಡಿ ಅರಿದೆ 
ನೆವಲು ಕೊಯ್ವನು ಮೂಗು ಕಡಲಸಂಗಮದೇವಯ್ಮಮ (ಸರ್ಕ ಫ. 
«9-8): " ಪಿಂಗಲೆ' ಪರಾ. (ಸಂ. ಪಿಂಗಲಾ ] 

ಪಿಂಗಳದೃತ. (ನಾ). ಈಶ್ವರನಿಗೆ ಸವರಾನನಾದವನು ; ಕುಬೇರ ; 
ಪಿಂಗಳದೃಶನ ವಿಧಿಗಳನು... ಕೊಂಡೊಯ್ದಸವನು (ತಳಾಗ- ೦೦-೬೯-೩): 

{ ಸೆಂ. ಟಂಗಲದ್ಯಿಶ್‌ ] 

*ಂಗಳನಾಡಿ (ನಾ). ಎ ಪಿಂಗಳ್ಳ : 
ಸೂರ್ಯ೯ವಾಡಿಯೆಂದು ಗಂಗಾನದಿಯೆಂದು ಪೇಳಲ್ಪಡುವುದು (6ನಂಡೇ. 
೨೦೨೪-೩೪); ಗಂಗಾನಾಡಿ, ಪಿಂಗಳನುಡಿ, ಸೂರ್ಯನಾಡಿ ಈ ಮೂರು 
3ೆಸರು . ಬಲಮುಖಗಿನ ಉಸಿರಿಗೆ ಒಪ್ಪು ವಂಥಹವು (ಕೆನ್ನಸಾ. ೧೩೪): 

[ ಪಿಂಗಳ ನಾಡಿ, ) 

ತಿಂಗಳನೇತ್ರ (ನಾ). ೧. ಕಂದುಬಣ್ಣದ ಕಣ್ಣು. . “ಶಿವ” 
(ತರುತ-ಕೋಕ): ಪಿಂಗಳನೇತ್ರನನೆಂತುಂ ಏಂಗದೆ ಚ. ಹಾಸ ವಹಖಹೇ 
ಶ್ರರಮಂ ಲಿಂಗಿಯುಮಂ ಶಿವಭಕ್ತನುಮಂ ಗಹನಂಗೆಯ್ಯರೆವ್ಮೂ ಸವಂಯಿ 
ಕಿನ್ನರ (ತರುತ. *-೩೮)- [ ಪಿಂಗಳ (ಪಿಂಗಲ) ನೇತ್ರ 7 

ಪಿಂಗಳಾಕ್ಷ (ನಾ). ೧. ಕೆಂಗಣ್ಣು ಉಳ್ಳು ದು: ಅಡೆಯಂ ಕೋದೆತ್ತೂಆಂ 
ಮಾರ್ದನಿಗೆ ' ಮಸಗುತುಂ .. . ಬಂದುದು ಮದವಿದಳತಿ ಸಂಗಳಾಕ್ಷಂ 
ಮಹೋಕ್ಷಂ (ಉಕ. 3-೩): ವಿ. ಶಿವ. “yl ಸಂ. ಆ! 

*ಂಗಳಿ ' ಪಿಂಗಲಿ ' ನೋ. 

ತಿಂಗಳಿಕ (ನಾ). ೧. ಒಂದು ಬಗೆಯ ಕೊಕ್ಕರೆ: ಕಳವಿಂಕ ಪಂಗಳಿಕ 
ಸಾಳ್ವವರಳಿಗೆ (ಕುಕ್ಳಾಂಗ- ೦೦-೩)- ೨. ಒ೦ದಂ ಬಗೆಯ ಗೂಬೆ. 

[ಸಂ. ಪಿಂಗಲಿಕು ] 
ಪಿಎಗಳಿಸು " ಪೆಂಗಣಿಸಾ ”' ನೋ. 


ದಕ್ಷಿಣಭಾಗದ ಪಿಂಗಳನಾಡಿಯೆ್‌ | 


೫೫೮೨ 


30 


೩8 


ಈ 


ಪಿಂಡಾಲ್‌ 


ಪಿಂಗಳೆ " ಪಂಗೆಲೆ' ನೋ. 

ಂಗಾಕ್ಷ (ಗು). ೧. ಕೆಂಪು ಬಣ್ಣದ ಕಣ್ಣುಳ್ಳ ೈ. (ನಾ). ೨. ಕೆಂಪು 
ಬಣ್ಣದ ಕಣ್ಣುಳ್ಳ ಒಂದು ಬಗೆಯ ಹಕ್ಕಿ : -“ ಪಿಂಗುಕ್ಷಮೆನೆ ಕಣಜಂ” 
(ಹಂಗ. ೫೨- 4ು- ೩. ಹುಲಿ: - ಬಂಗಾಕ್ಷ- ಬೆಕ್ಕಿನ ಕಣ್ಣಿನ ಹಾಗೆ 
ಕಣ್ಣುಳ್ಳದ್ದು ; ಹುಲಿ” (ಗಂಗಾತು. ೨೦೩)- ೪. ಕೋತಿ. ೫.-ಪಿಂಗ 
ಚಕ್ಷು ೨ : ಪೊಕನ್ಶಿಡಿವೆಂ ಪಂಗಾಕ್ಷನೂರುದ್ವಯಮನುರುಗದಾಘಾತದಿಂ 
ನುಚ್ಚುನೋಖಾಗೊಡೆವೆಂ . . - ಮಕಂಟವಮಂಂ (ಶಾ. ೭-೦೩); ಪಂಗಾಕ್ಷ 
ನತಿವಿಷಮಪರುಷವೇಷು ವೇಶಧರನಾಗಿ (ಗರಾಯು. ೩-೩೪5): ೬: ಶಿವ: 
ಪಂಗಾಕ್ಷಂ ನಿಜಕಿಂಕಿರುಗ್ನಿಬಲತೇಜೋಭೆಂಗದಿಂ . - . ಕೋಪಾಟೋಪಮಂ 
ತುಳ್ಹಿದಂ (೩7. ೦6-0೪). [ಸಂ.] 

ಪಿಂಗಾಣಿ (ನಾ). ೧. ಒಂದು ಬಗೆಯ ಬಿಳಿಯ ಜೇಡಿಮಣ್ಣು ; ಚೀನಿ 
ಮಣ್ಣು (ಉಕ): ಚೀನರು ಪಿಂಗುಣಿಯನ್ನು (2೦8೦೦1೬೩) ಸುಡಲು ಕಲ್ಲಿ 
ದ್ವಿಲನ್ನು ಉಪಯೋಗಿಸುಶ್ತಿದ್ದರು (ಶಂತಾ.೦೫೫); ಪಿಂಗಾಣಿಯ ಫಲಕಗಳ 
ಮೇಲೆ ಕೆತ್ತನೆಮಾಡಿ ವ್ಯವಹರಿಸುವುದು ಬಳಕೆಗೆ ಬಂದಿತು (ಮುದ್ರಕ. €)- 
ವಿ. ಬಿಳಿಯ ಜೇಡಿಮಣ್ಣಿನಿಂದ ಮಾಡಿದ ಪಾತ್ರೆ, ಮುಂತಾದ ವಸ್ತು 
ಗಳು : ಗಂಗೋದಕ ಹೂಜೆ ಘನರತ್ನಕೀಲಿತೆ ಪಿಂಗಾಣಿ ಗಂಧಲರ್ದಟ್ಟೆ 

. ಹೊಳೆವ ಬಿಜ್ಜಣಿಗೆಯ ಹೆಂಗಳು ತಂದಿರಿಸಿದರು (ನೋಹತ. ೦೬-೨೮): 

ಕೊಂಡು ಪಿಂಗಾಣಿಯುನೆಸೆಯುತ್ತ ದೂರಕೆ ಮತ್ತೆ ಕೊಂಡುಕೊ 
ಮಿಕ್ಕ ಹಣಕೆ (ಇಂತಾಶ- 3೩3೨-೪೭); ರೇಶಿಮೆ, ಏಂಗಾಣಿ, ಚಾ ಈ ಮೂರು 
ವಸ್ತುಗಳ ಹೊರತು ಚೀನರ ಹತ್ತಿರ ವ್ಯಾಪಾರದ ಒಡವೆ ಬೇರಾವುದೂ 
ಇದ್ದಿರಲಿಲ್ಲ (ಐ830-00). [4 ಪಾರ. ಪಿಂಗಾಲ್‌, ಪಿಂಜಾನ್‌) 

ಏಂಗಾರ, ಹಿಂಗಾರ (ನಾ). (ಕರಾ) ಅರ್ಧ ಬಿರಿದ ಅಡಕೆ ಹೂವಿನ 
ಕೋಶ ; ಹೊಂಬಾಳೆ : ಒಂದೆರಡು ಕಂಗುಗಳಲ್ಲಿ ಪಿಂಗಾರ ಒಡೆದು 
ಅಕ್ಕಿಯ ಕಣಗಳಂತೆ ಅದರ ಹುಸಿ ಹೂಗಳು ನೆಲಕ್ಕೆ ಬಿದ್ದಿದ್ದುವು (ಕಾಳಗಿ- 
988) ; ಅಲ್ಲಿನ ಗಡುಗಳು ಪಿಂಗಾರ, ಮೊಗಡ, ಕಾಯಡಕೆ, ಮಾಲೆ 
ಕಾಯಿ, ಪಣ್ಮಡಕೆ. ಗೋಟಡಕೆ, ಕರಿಗೋಟುಗಳನ್ನು ಉಳ್ಳವುಗಳಾಗಿದ್ದುವು 
(ಉಾಶಾಶಾ. ೨೩೬). ಹಿಂಗಾರ : ಅಡಕೆಯ ಹೂವಿನ ಹಿಂಗಾರದ ತೇರ್‌:- 
ತೆಂಗಿನ ಹೂವಿನ ಬಂಗಾರದ ತೇರ್‌ . . . ಸುತ್ತತ್ತಿಳಿವಾ ಮುಶ್ತಿನ ತೇರ್‌ 
ಬಂತದೊ, ಬಂತದೊ, ಬಂತದೊ, ಪಾರ್‌! (ಅಗ್ನಿಶೂ, ೩೨-೨೨) ; ಕೈಯಲ್ಲಿ 
ಅಡಕೆಯ ಹಿಂಗಾರ ಹಿಡಿದು ಅವಳು ನಿಮಿತ್ಮ ಹೇಳುತ್ತಿದ್ದಳು (ಶೃಕ್ಮ. 
ಹಿಂಗಾರ ಇಲ್ಲದೆ ಶೃಂಗಾರ ಆಗದೋ ? (ಗಾರೆ). 

[ದೇ. ॥ ತುಳು. ಪಂಗರ, ಪಿಂಗರೆ, ಏಂಗಾರ) 

ಪಿಂಗಾಲ್‌, ಹಿಂಗಾಲ್‌, ಹಿಂಗಾಲು (ನಾ). ೧. ಪಾದದ ಹಿಂಭಾಗ ; 
ಹಿಮ್ಮಡಿ : ಸೂತಿಕಾಸದನವು ಪೊಕ್ಕು ದೇವಕಿಯ ಮುಂದೆ ಪಟ್ಟಿರ್ದ 
ಶಿಶುವಿನ ಏಂಗಾಲಂ ಪಿಡಿದುಕೊಂಡು ನಡೆತಂದಂ (8ಗಏ. ೩-೦೨ ನ). ವಿ. 
ನಾಲ್ಕುಕಾಲುಗಳುಳ್ಳ ಪ್ರಾಣಿಗಳ ಹಿಂಭಾಗದ ಕಾಲುಗಳು : 
ನಿಮಿರ್ದಂಗಂ ನೀಳ ಮುಂಗಾಲುಡುಗಿ ನಡೆವ ಪಿಂಗಾಲ್‌ ಚಲದ್ವಾಲ 
ದಂಡಂ . ಕೂಡೆ ತನ್ನೊಳ್‌ ಬಗೆದಳವಿಗೆ ಮಂಂಕೊಂಡು ಧೀಂಕಿಟ್ಟು 
ಪಾಯುಂತ್ತಮುರಂತ್ತೋಡುತ್ತೆ ಪೀಣುತ್ತಡಸ ಕೆಡಪಿತೊಂದೇಣನಂ ಚಿತ್ರ 
ಕಾಯಂ (೧೦೪: ೦-೯೩) ; ಬಿಲ್ಲಂಬನೊಂದಾಗಿ ಪಿಡಿದೋಡಿ ಮೊಲನ 
ಪಿಂಗಾಲ್ವಿಡಿದು ತಿರುಪಿಟ್ಕೂ . . . ಕೆಡೆಪಿದದೋರ್ವ ಬಲವಂತ ಬೇಡನಾಗಳು 
(ಣಿಕ: ೦೭೨೭೩) ; ಪಂಗಾಲ್ಲಳಂ ಕೀಳ್ತು ದಾಂಟುವ ಪೊಜಕಾಲ್ಗೊಳ್ಳ 
ಮರಳಿ ಮೆಟ್ಟುವ , . . ಹುತ್ತೇಜುವ ಬಿತ್ತರಂಬಡೆದ ವಾಹಳಿತನದೊಳ೯ 
(098ಕೇ. ೬-೦0. 5). ಹಿ೦ಗಾಲ್‌ : ೨. ವೂಂಗಾಲ ಮಡಿದು ಹಿಂಗಾಲ್ನೀಡಿ 
ರಥವ ತಾರೆಂಗವತಾಲೆಗಳು ತೆಗೆದುವು (೪946. ೨೨೨೪). ಹಿಂಗಾಲು: 
ಎ. ಮೇಲುವಾಯಾ ರೋಪಕರ ಹಿಂಗಾಲ ಹಿಡಿದೀಡಾಡಿ ರಿಪುಗಜಹಾಲ 


೪೯) ಕ 


ಹಿಂಗಿಸು 


ದೊಳಗೊ-ದಾನೆಯನು ತಾನೇಅಸ ಬೊಬ್ಬಿಲ್‌ದು (ಕುಮ್ಮಾಳ, ೨-೭) ; 
ತೊ:ರದೊಡೆಗಳ . . . ಹೆ:ರುರದ ಹಿಂಗಾಲ ಬಿರುದುಹಾಹೆಗಳಹ:ಕಾರ 
ದ:ಬ್ಬಿನ ದಡಿಗರಕ್ಕಸ೦್‌ ಕೊ:ಟಾನುಕೋಟಿಗಳದೇನೆಂಬೆನು (ಕಂಪು, 
೪೭-೦೪). ೨. ಸಿ:ಳಿ ಹರಹಿತು ಕರಿಗಳನು ನೇಪಾಳೆಗುದುರೆಯ ಥಟ್ಟುಗಳ 
ಹಿಂಗಾಲಲಣೆಮಮು . . . ಸುಪ್ರಶೀಕಗಜ (ಕುವ್ಮಾರ್ರೋ. ೩-೦೫) : ಮಂಗಿದ 
ವಂಗಾ ಎಗಳ ಮುಂದಕೆ ಹೋಗುವ ಹಿಂಗಾಲುಗಳೆ ... ಚಂಗುವಾಜ*ನ 
ಮೃಗಮ್ಮುಗೀನಿಕುರು೦ಬದೊ ಇಳಸಡಹಾಯ್ಡು ದಗಲದಲಿ (ಹ. ೩೨೮೪-೪೩). 
[ಏಂ (ಆ ಪಿನ್‌) + ಕಾಲ್‌] 

ಏಂಗಿಸು, ಹಿಂಗಿಸು (ಕ್ರಿ). ೧. ತೊಲಗಿಸು; ತೆಗೆ; ಸರಿಸು 1 
ದೂರಮಾಡ: : ಆಗ್ರುಸನದಿಂ ಚಾಣಾಕ್ಕನಂ ಪಿಂಗಿಸೆಂದೊಡೆ (ತರ್ಮೂರಾ, 
೪೮೩೫-೨೪): ಮದ್ಧರ್ಶನೋತ್ಪನ್ನಲಜ್ಜಾರಸದಿಂದಂ ಮೇಲುದಂ ಪೆರ್ಮೊಲೆಗಿ 
ಪಿಂಗಿಸಿ ತತ್ಕಾಲೋಪಜಾತ ಪ್ರಚುರ 
ಪುಲೀಮಂ ಭೂಡಣಶ್ರೀಗೆ ಪಕ್ಕಾಗಿಸುವೀ ವ್ಯಾಪಾರಸಾರಂ ಸಮನಿಸುಗುವೈ 
ಕಾಂದ:ಬರೀದೇವಿಗಾ:1೪* (ಕಾರಂಉ. ೩೦೬) ; ನನೆಯಂಬಂ ಕಂತುವಿಂದೆಂ 
ಬಿನಂದಿಸಿಪಲರ್ಗಣ್‌” ಚ:ದ್ರಬಿ:ಬೋದಯಪ್ರಾರ್ಥನೆಯಂ ಕನರ್ನೆಯ್ದಿಲಿ: 
, ಆ ನಾಡ ಪೆಂಡಿರ್ಗೆ ಸಂಜಂ 
ಆ:ಗಜಫಣಿ ಹೆರೆಯಂ ಬಿಸುಟಂದದಿ ಹಿಂಗಿಸಿ ಮೆಯ್ಕ 
ಕನಕಲತಾಂಗಿಪೆ೭ಯ ನಿಜವದನಮಾುನೀಕ್ಷಿಸೆ (ಡುಳಾ. ೨_೪೩)- 
ಹೋಗಲಾಡಿನು ; ಪರಿಹರಿಸು: -ಮುಂತೆ ಪೇಟ 
೨ ಕುಜಗೊಂಡು ಕವೀಶರಾರ್ಪಂತು ಪಿಂಗಿಸುಗೆ ಕಾವೃದಿನಾ ಲಫ್ಟೆ 
ನಿವಗರಮನೆಗೆ ಪೋಗಿ ಕೂಲಿ 
ಭು ಪಿಂಗಿಸುವುದೆ: ದೊಡೆ 
. 0೦೪-೨): ನೆಯೆನಿಸದ ಲಕ್ಷೀಮತೀ 

ಮೆಲ್ಲೆ ಸಂತೈಸುತ್ತುವತಾತ್ಮು ನುಂಜೆಯ ಮನದ ನಿರ್ಮೇಗಮಂ 
ತರಂಕಾಂಂಡಂ ದೆಸೆಯಾಾನೆಗಳ್ಳಿ ಕಟಕಂಡೂ 
ಈ ನೃಪಶಿಗಂತಕನ ಬಂಧೆಯಂ 


ತೆಗೆವ ಭೂಷಂಣಾಳಂಗಳು 


ಶ್‌ ಇಲೆ ಎ 
Cane 


ಕುಡಿಮ 
ದೆ: 1 
ಪಿ:ಗಿಸ:ತ್ತು: (6:ಫು. ೫-೨೦); 
ವಂ ಪ್ರಿಯಂ ಪಿಂಗಿಸುತ್ತಿರೆ (ud ೧೬-೩೩) ; 


ಪಿಗಿಸುವೆ ನಾನೆನುತ್ತ (10%. 8೦-೦೨). ೩. ಬಿಡು; ತೊರೆ, 
ತೃಜಿ::2 : ಸಮ್ಮಕ್ತ್ವದತಿಚುರಂಗಳ್‌ ಶಕಾದ್ಧಷ್ಟವಂಳೆ:ಗಳುಮೆಂಟು 
ವಿದಂಗ ೨೨2  ವೂಚಿಮೂಢಮುವರಾಅನಾಯತನಸೇವೆಗಳುಮೆಂದಿಂತಿ 
ಮ ೦ ಪಿಂಗಿಸಿ ನಿಶ್ಶಂಕಂದ್ಯಷ್ಟಗುಣಂಗಳಿಂ ಕೂಡಿದ 
ಶುದ್ಧವಂಪ್ಪ ಸಮ್ಕೂಗ್ಯಷೊರ್ವಕಂ dn ಅ:ಸಿಕೊಂಡು (ಶತ್ತಾರಾ 
೨೦೨6-೦) ; ಅಂಗನೆರ್ಯೂಳ ಸವಶಿ ಜ ನೆ ತಾನವಳ ಸವಶಿ ಸಂದಿರ್ದ 


ನಿಯಚ್ಯಂಗನೆಯಾ ಸವತಿಯುಮುಂ ಪಿಂಗಿಸಿ ಸಿ ಪುದುವಾಬಕ್ಕನಕ್ಕ ಮುಕ್ತಂ 
ಗನೆಯೊಳ್‌ (ಅ೭ಛ್ಞ. ೨-೩೫) ; 'ಶಿಯ ಆಲಿಸಿ ಕೇಳ್ದಲ್ಲದುದಂ ಹಿಂಗಿಸಿ 
ಲೀಲೆಯಿಸನೊಳ್ಳಿತ್ತಂ ಪಿದಿವಾ ಬುಧಜಾಲಂ (ಇಸುಳಾ. 
(ಸಮಯವನ್ನು) ಕಳೆ; ತಳ್ಳು; ನೂಕು: 
ಗೀತನರ್ಶನವಿಲೋಕಮ್ಯಾಪ್ತಿಯೊಳ್‌ ಪಿಂಗಿಪರ್‌ ದಿನಮಂ 
ರೂರ್ಜಿತಯಶರ್‌ ನಂನಾವಿನೊ:ದಂಗಳಿಂ (ಪುಕ್ಮಾಸ್ತ 
ಪಿ. ಚಿತ್ತದ ಪ್ರ ್ಮತ್ತಿಯ ಹಿಂಗಿಸಿ ಮುಂಕ್ತಿಪಥವ ತೊಜ್‌ದನಲ್ಲಾ 
ಅಸ:ಖ್ಯಾತರುಗಳಿಗೆ (ಕುಕಾರೇ. ಏ. ೬೨-೦೫೩) ; ಹಿಂಗಿಸುವೆನೆಲ್ಲರ ವ ಮನೋ 
ಮಮಯುದಂಗದೊಳಹೊಜಗಿಡಿದ ತವುದ ತರಂಗಗಳನೆ:ದೆನುತ (ಶ್ರಠೂಲೀ. 
೧೦-೨); ತಾಪನನು ಹಿಂಗಿಶುವಶೋಕೆಯ ತೊ:ಪಿನಲಿ - ಇರಿಸಿದನಂ 
ತೊರವೆರಿಯನಂಗನೆಯ (ತೊರರಾ. ೩-0೦-೪೪) ; ಅಂಗಡಿಯಿಂದ ಅವ 
ಲಕ್ಕಿ ಕೊಂಡು ತಿ:ದು ನೀರು ಕುಡಿದು ಹಸಿವೆ ಹಿಂಗಿಸಿದರು (ಒಡಲ. ot). 
೫. ಹಿಂದೆ ಹಾಕು ; ಹಿಮ್ಮೆಟ್ಟಿಸು: ಸೋಲಿಸು: ಹೊಂಗಠಾರಿಯ 
ಕೋಲುವಿಡಿದುಲ್ಲಂಘಸುತ 'ಜಡಿಜಡಿದು ತ ಹೊಂಗಿ... 


ವನಿತಾನೂತನ 
ಮನ್ಮಥರೂಪ 
. 9-೬೨). ಹಿಂಗಿಸು: 


a 
ಹ ಛ್‌ 


೦೨೨೨). ೪.|: 


೫೫೮೩ 


10 


15 


20 


ಓದಿ 
ಓಂ 


30 


40 


45 


ಪಂಗ್ಗು 


ಸ:ಗಡಿಗರಂ ಹಿಂಗಿಸುತ ತನ್ನಂಗವಂ ತಾನೇಅಲಿಳಿಯಲು' ನೋಡುತಾಡುತ್ತ 
(049. ೨೩-೦೨) ; ಸರಳು ಮೂಜರಲೆಚ್ಚು ರಿಪುವನು ಧುರದಿ ಹಿಂಗೂ 
ಹಂಸಮುಯೇೌ  ಮೋಹರದೊಳಗೆ ಮೊಳಗಿದನು (ಕಾರ್ಕಾರ್ರೊ ೬. ೦೦-೦೩). 
ಓ. ಕಡಮೆಯಾಗಿಸು ; ಮೊಟಕುಗೊಳಿನು : ತೊರೆಯರೆರೆಯಾ ; ಏಕಿ 
ನಿನ್ನ ಹೊಶ್ತಿಗಲ್ಲದೆ ಬಾರೆ ಮುನ್ನ? ಹೊತ್ತ ಹಿಂಗಿಸಿ. ಹಾಯಿಸೆನ್ನ 
ಕಂಬನಿಯ ಕರೆ ಕೇಳದೆ? (೧೪೭೦. 88-4೩). ೭. ಬೇರೆ ಮಾಡು, 
ಬೇರ್ಪಡಿನು (?) : ಎರಡು ಭಂಗಿಸಿ ಹಿಂಗಿಸಿ ಸ್ತಳ ಕದ್ದಳಗೆರೆ ವು 3% 
ಗುಳಿಯ ಕೆಆ್‌ ದೊಡ್ಡಿಗಟ್ಟಿ ಗವುಗೆರೆ... ಆ ಕದ್ದಳೆಗೆಂಕೆಯ ಲಕ್ಷುಮಿ 
ನಾರಾಯಣದೇವರ ೫ ೬ ೬ ಯ ಮೂಲಸಿದ್ಧಾಯವನೂ ಆ ದೇವರಿಗೆ 
ಕೊಟ್ಟದು (ಎಳ. 111, ಶ್ರೀರಂಗ. ೦೪-೩೪; ಶು, ಇಟು ಆ ಸೋಮನಾಥಪುರದ 
ಮಹಾಜನಂಗಳು ತತ್ತು ವಿಭಾಗವಲ್ತಿ ಹಿಂಗಿಸಿ ಕೊಟ್ಟ ಬಂಡೂರ 
ತಶ್ತಿನ ವೃಶ್ತಿಯಿಪ್ಪತ್ತೊಂದರೊಳಗೆ (ಎಳ. 171, ಕರುಬು. ೪೪-೦೬; 1800). 
[ಪಂಗ್ಮು + - ಇಸ್ಮೊ] 


ಪಂಗ್ಲು, ಹಿಂಗ್ಗು (ಕ್ರಿ). ೧. ಹಿಂದಕ್ಕೆ ಹೋಗು; ಹಿಂದೆ ಸರಿ; 


ಹೀದಿರುಗು : “ಏಂಗು-ಅಪಸರಣೇ (ಹಿ: ದಿರುಗು)” (8ನುರಾ?; ಲಲನೆಯ 
೭ದಪುಗಳೊಳ್‌ ಮಾರ್ಮುಲೆದೊಡಜಂ ಪಿಂಗವೇಟ್ಲು[ಶಾಕಾ. ಪಿಳ್ಕುವೇಳೆ] 
ಮಂಣಗರಿದುದಟಂದೆಲೆಗಳ ಲೋಕದೊಳಿಲ್ಲಿಯುಮೆಲೆಗಳ ಮೂಗರಿವುವಾ 
ದುದಂದಿಂ ಬಟಕಿಯಿಂ, (ಕ್ಲಾವ್ಯಸಾ. ೩೨6 ತೂವ್ರಳ); ವಿನ್ನ ಬೀಗಿ ಬಿಗಿದಿರ್ದ 
ಕುಚದ್ವಯವಂಧ್ಯದಲ್ಲಿ ತಾಂ ಪಿಂಗದೆ ನಟ್ಟ ದಿಟ್ಟಿಯನವಂ ಕಿಟಲೆಂದನ 
ಗೆಯ್ದು ತೂಗಿದಂ (ರಿಪು. 03-08) ; ಎಳಸಿ ಫಿಪಾಸೆಯಿಂ ಮೃಗಚಯಂ 
ಪರಿತಂದೊಳಸಾರ್ದೂ . . . ಪಿಂಗುವುದು ತಂ ಜಲಶೂನ್ಮವಿದೆಂದು 


(ಕುಸುಮ. ೦-60) ; ಕಳಿಂಗ ಪಿಂಗು ಕಡೆ ನಿಲ್‌ ಕರ್ಣೂಟಕಾಭೀಶ ಬಂಜೆಬಗೈ 


ಕೇರಳ ಪಾಂಡ್ಯ ನೀಂ ಗಳಪದಿರ್‌ . . . ಎನುತಲ್ಲಿ ಕಂದೇಗವುಗಳಾ 
ಗರ್ಜಿಸುತ್ತೊಪ್ಪಿದರ್‌ 4ಕಾ8ಕೇ. 3-೨0). ಗ ಕಡಮೆಯಾಗು; ತಗ್ಗು ; 
ಕ್ಷಯಿಸು : ಪಿಂಗದೆ ಬೆಳಗುವ ಗುಣಮದು ಪಿಂಗಲೊಡಂ ಜ್ಯೋಶಿರುಣಿ 


ಭೂಜಂಗಳ ತೇಜಂಗಳ್‌ ಮಸುಳ್ತುವು (60ಪು. ೬-80); ಅಡವಿ ಮೂಗೂ 
ಎಟ್ಟಿರ್ದುದು ಬೇಟೆಯೊಳಾಡ ಕಳಕಳಂ ಪಿಂಗುವಿನಂ (ಉದಂಕ. ೬); 
ತುಂಗಪರುಕ್ರ ಮಂ ಪಿಂಗದು ವೂನದಿ೨ ಶ್ರಿಪುರಂಗಳನಿಚ್ಚಾತನಭಯವಕ್ಕೆ 
(8'ಇಇ. ಸಸ, ೨೪-೨೪; 3034) ; ಹಿಂಗದ ಬೆಳ್ವಿಂಗಳ ಕಳ್ಳಂಗೆಂತ29 
ಶೋಭೆಐಡೆಯದು (ರರ್ತಾಮ್ಮ. 0-090). ೩, ಕುಸಿ; ಕುಗ್ಗು: ಒಲ 


ಭಾರಕ್ಕಹಿನಾಥನಳ್ಳಿ  ತಲೆದೊ:ಗಲ್‌ ಹಿಂಗಲಲ್ಲಾಡೆ ಭೂನವಲಂಎಂ. 
ಬಾಲದ ಮೇಲೆ ಬಿರ್ದು ಕಡುನೊಂಡು (mem. me; ರರ್ಶುಶಾ- 
೬-೦೦ ನೋ). ೪. ಬಿಟ್ಟುಹೋಗು ; ಹೊರಟುಷೋಗು : ತನ್ನಿಂ 


ಕುಳಿಕೆ ಪಿಂಗಿದ ಪೊನ್ನಿನ ತೆಜದಂತೆ ಕಾಂತೆ ಕರಮೆಸೆದಿರ್ದಳ್‌ (ಗರಾಯು- 
4-೬೦) ; ನಿಜರಾಜ್ಯಭಾರದಿಂ ಪಿಂಗಿ .. . ಧರಾಧೀಶ್ವರಂ ಪುರದಿಂಡಾ- 
ಪೊಅವಂಟ್ಟಂ (ನರಿ. 0-004 8) ; ಗಗನದಿಂದಿಳಿವಂಗಾಧಾರವಣಗುತ್ತೆ 
ಹ ಕಂಳ್ಯಿಚೈನಿಂ ಬೇವೇಗೆ ತಂಪಿನ ಸೋನೆಯ ಮಳೆಯಾಗುತ್ತೆ 

ವತಾಣ್ಬರೆ ಇಂ ತು ನಡುಗಡಲೊಳಾಳು'ಂಗೆ ತೆಪ್ಪವಾಗುತ್ತೆ ಪಿಂಗುವರೆ 
HE *- ೩೦) ; ಅವರ್ಣಂ ಪಿಂಗಿದಾ ಸ್ವರಂ ನಾವಿ೨ಯೆೊದು ಪೇಟಲ್ಪಡುಗುಂ 
(ಭರ: ೪). ೫. ಕಾಣದಂತಾಗು ; ಮರೆಯಾಗು: ಪಿಂಗಿ[ಗಾಣಾಂ. 
ಪೊಂಗಿ)ಪೋದುದು ವಳಿಶ್ರಿಚಯಂ .. . ಆನನಂ ಮಿಸುಗೆ ಬೆಳರ್ತು 
ಪೂರ್ಣಶಶಿಕುಂಶಿಯನಾಂತುದು ಗರ್ಭದೇಟಕ್ಸೆಯೊಳಿ (ಶಂಶಕ9. 66೪-೦೨) ; 
ಖ್ಯಾತಿ ಧರಿಶ್ರಿಗಾಗೆ ಕುಮತಾರ್ಕ್ಷಗಣಂಗಳಡುಗಿ ಪಿಂಗೆ ತದ್ಮಾತಿತಮುಸ್ತವಂಂ 
ಬೆವಲೌ ಪೋಗೆ (ಸುಕುರಾ- 6-೬೬), ಹಿ. ತೊರೆ; ತ್ಯಜಿಸು: ತೆಂಗಿನ 
ಪೊಸನೇಣಿಂದಜುದಿಂಗಳ್ವೆರೆ೨೨ಡಸಿ ಕಂಬಿಯಿಂ ಇಟ್ಟಿದೊಡಂ ತಾಂ ಗಡ 
ಟ್ರೊಡೆ. ಮತ್ತಂ ಪಿಂಗದು ಡೊಂಕೆಂಬ ವಾಯ ಬಾಲದ ತೆಜದಿಂ 


ಣ್ರ 


ಪಿಂಗ್ಮು 


(ಆಕ. ೨-0); ಮಲವ್ರಹು ಕೆ ಷ್ಣವೆ.ಣಿಗಳಗೆ ಸುಗಸುಖಮಂ 
ಹಿಂಗದ ಡಲಸ:ಗಮೇಶ್ವರನಿಪ್ಪ ₹ಪ್ಪಡಿಯ ಸುಗವಂವಂ ಪೊಕ್ಕು 
(೧4ರ: 3-೪9) ; ದೇವತ್ವಮಂ ಪೀಗಿ ಸೂಕರತ್ವವನಾಂತ ... ಆ 
ವಿಭುವನೇ ಶರಣ್ಟೊಳ್ಳು ಕರುಣಂಬಡೆವ ಹರಿಯೆ; ತಭ:ಗನುಸಿರೈ (ಕದಂ. 
೧-೨೩). ೬. ಪರಿಹಾರವಾಗು ; ನಿವಾರಣೆಯಾಗು : ಇವರ ಕಾಲಡಿಗಳ 
ನೆಮ್ಮ ತಲೆಗಳೆಂಬ ತಾಮರೆಯ ಪೂಗಳಿಂದರ್ಚಿಸಿದೊಡಲ್ಲದೆ ಪಾಪು ಪಿ:ಗ 
ದೆ:ದು ಬಗೆದು (ಕರ್ಮಾ 99-0೩) ; ಮಗಳೆ ಮನಸ್ತಮಂ ನಿನಗಿದಿ:ಗಳೆ 
ಹಿಂಗುಗೆ (998 ೩-80); ಅ-ನಿಪಂಗಧ್ವಶ್ರಮಂ ಪಿಂಗುವಂತು , , 
ತಳರ್ದು ತೀಡಿತ್ತೊಂದು ಮಂದಾನಿಲಂ (ಕಾದಂಉ.- 936); ಬೇವಿನ 
ಗಿಡುವಂ ತಂದಿಟ್ಟಾವಿನ ನೊರೆವುಲನೆಟಕದು ನಡಪಿದೊಡಂ ಕೆ;ಳ* 
ಜೇ ನಿ:ಗೆ ಕೈಪೆ ಪಿಂಗದು (ರರ್ಶಾರ್ಕು .8-08೬) ; ಇನಿತು ಪಿಪಂಸೋದಯಂ 
ಚ್ಚಯಂ ಕ್ಲೇತಿನ್ನಿದ್ರಾ ಬಾಧೆ ಪಿಂಗಿರ್ಪುದು (ದಕಕು.೬-೪೨). ಲೆ. ನಿವಾರಣೆ 
ನ್ನು ಹೊಂದಂ ; ಬಿಡುಗಡೆಯನ್ನು ಪಡೆ ; ಮುಕ್ತವಾಗು : 
ಬೆಸೆಗಳ್‌ ವಿಶಾಲಮಾದುವು ಕೆಸು ಪಿಂಗಿತ್ತು ಧರಣಿ ತಿಳದುವು ಕೊಳಗಳ 
ಸನಪಥಮಮುಳ-ನತಾಯ್ನಿ ಂದೊಸಗೆಗಳು ಬೀಜುನಂತೆ ಶರದಾಗನು 
(408: ೨೩೦) ; ಬಲ್ಲೆಜ್‌ಯಿಂ ಪಿಂಗಿದುದೊಂದು ಗ:ಧಗಜ 
ರಂತಾಧಾಗಳೇಗೆಯ್ದೆನೋ (ತುಳುವ: 00-93); ಈ ಪದಿನೆಂಟು 
ಚೋಷದಿಂ ಓಂಗಿದ ಪುರುಷನೆ ಸರ್ವಜ್ಞನಾಪ್ತಂ ಶ್ರಿಣೇತ್ರಂ ಮದನ 
ಜ್ರಥ್ವತಸಕಿ. ೪ಎ ಹೆನೆ:ಶಂ (ತರುತ. ಅನುಂಂರ1. ೩೩-೬). ೯. ಬಿಡು: 
ತನ್ನು: ಉಳಿ: ಶೃಂಗಾರದಿ:ದೆ ಹುಸ್ಕಂ ಸುಗಳಿಸಿದ ರೌದ್ರದಿಂದೆ 
ಕಮುಂಖಸ್ನುಟಿವೀಕಿತಿ ಗದಿನದ್ಳುತಮೆಂದುಂ ಹಿಂಗದೆ ಬೀಭತ್ಸದಿಂ ಭಯಾನಃ 
ಘೊ (ತೃಂಗಾರ: 9-09) ; ಶಿಂಗಳ್ಸೆ ಮೂಜುಮಟಕಿಗಳಿ ಪಿಂಗದೆ 
ಪದನಾಗಿ ಕೊಳ್ಳವಲ್ಲಿಯ ಬೆಳೆಯಂಂ ಕುಗದ್ಭುತಮಂ ಪೆರ್ಚಿಪುದಂಗೀಕೃತ 
ಬಹಳಧಾನ್ಮಮಂಜರಿಕೆಗಳಿಂ (ರಾರಫು. 9-೬). ಹಿಂಗ್ಗು : ೧. ಬಂದ ಕವನದಲ್ಲಿ 
ಬುಧು ಹೀಗಿದೆಯಲ್ಲ (ಅನತಂ. ೨೬೪-೦೨೩೨) ; ಇದಿರಲಿರಲಳವಡದೆ ಗುರ: 
ಹಿ:ಗಿದನು (ಕುಪ್ಮಾರ್ರೂ ೦೨-06) ; ಚೊ:ಳ ಹಿಮ್ಮೆ ಟ್ಟಿದನು ಹಿಂದಕೆ ಲಾಳ 
ಷಡ ಹಿಂಗಿದನು ಬಂಗಾಳ ಬೆಂಗೊಟ್ಟೋಡಿದನು ಪಾಂಡ್ಕನು (ತೊರರಾ. 
೬೩-೬೩) : ಚಿತ್ತಮೊಳ್ಳಿಶ್ಚೈಸಿ ನೆರೆಯಲೆಳಸುವಳೊವ್ನೊ ಹೊತ್ತಲ್ಲದನು 
ಇತಕೆ ಜೆದಲ? ಹಿಂಗುವಳೊಮ್ಮೆ (ಕೈ ರಾ. ೩೦-೨೬), ೨. ನಾಗರಾಜನುತ್ತಮ 
ಮಣಿವಂಸ್ತಕಕ್ಕೆ ಹೊಲ? ಹಿಂಗಿದುವಾ ದಿಗಿಭಕ್ಕೆ ಕಂಠಭಾರಮದುಡು 
ಗಿತ್ತೆನಲಂ (ಎ3. ೩೪1. 9೬-04; 1147); ಬಲಿದ ವಿರಹಾಗ್ನಿಯಲಿ ನೊಂದೆನು 
ಬಳಲಿದೆನು ತನು ಬಾಡಿ ತಾಪದಿ ನಲವು ಹಿ:ಗಿತು (ತಳ5. ೨-೪೦) ; ತೆಂಗಾಯಿ 
ಪಲಸು ಕಿತ್ತಳೆ... ಭೃಂಗಾಯಿವಣ್ಗಳು ಸಹಿತ ಹಿಂಗದ ಬಹು ಫಲಾದಿಗಳ 
ತೋಂಟಿಗರು ಸಾರಂಗವಾಣಿಗೆ ಸಾರ್ಚಿದರು (ತೋಹತ. ೪-೬೨) ; ಗಂಗೆಯ 
ಧರಿಒ ಭಸಿತವಿಟ್ಟು ಫಲದೊಳು ಹಿಂಗದೆ ಮುಕ್ಕಣ್ಣನಾಂತು. - . ಆತೆಂಗಿನ 
ಮರಗಳೊಪ್ಪಿದುವು (೪050. ೨-೪೨) ; ಕಂಗೆಟ್ಟ ಕರುಳು ಹಿಂಗಲರಿಯದ 
ಎದೆಯ ಕಸಿವು ಏಕಾಕಿಯಾಗಿ ತಳಮಂಳಸುವ ದೇಹವು ಅಬಳನ್ನು 
ದಿಜ್ಮೂಢಳನ್ನಾಗಿ ಮಾಡಿದ್ದವು (ಸಮೀ. 6೬೨). ೪: “ಹಿಂಗಿದದೆನೆ ಬಿಟ್ಟು 
ವೋಮುದೆಂದಣಕಿಗೆ ಬುಧರ್‌” (ಕಾಕು. ಇ೩) ; ಜೀವ ಹಿಂಗೆ ಘಟವೊಂದು 
ದಿನಕ್ಕೆ ಆಶ್ರಯಿಸಿ ನಿಲಲರಿಯದಂ (ಅಮಾ. ೦೧೪-೩೨). ೫. ನಿಷ್ಠೆಯಿಂದ 
ಲಿಂಗವ ಪೂಜಿಸಿ. - . ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಂಗದಿಪ್ಪರು 
(04ರ. ೭೪8) ; ನಾಳೆ ತರಣಿಯ ಸುಳಿವು ಹಿಂಗದ ಮುನ್ನ ಕೊಲುವೆನು 
ಕಲಿ ಜಯದ್ರಥನ (ಳುನ್ಮಾರ್ರೋ. ೬೦%. ಶಂ. ೨೮೩); ತಂಗಾಳಿ ಬೀಸಿತು 
ಭೃಂಗ” ಭೀಂಕಾರದಿ ಹಿಂಗಿತು ಧರೆಯ ಕತ್ತಲೆಯು ರಂಗುದೋಜ ತ್ತು 
ಪೂರ್ವಾದ್ರಿಯ ದೆಸೆಯೊಳು ತುಂಗವಿಗ್ರಹಸೂರ್ಯನುದಿಸೆ (ಆಣ. 
ಶಿಶೀ)- ಹಿ, ನಮ್ಮ ಶರಣರು . - - ಆಸೆಯನಳಿವರು ರೋಷ ಹಿಂಗಿದರೆೊ 


೫೫೮೪ 


30 


35 


40 


46 


ಪಂಗು, 


ಸುಟ್ಟಿತು (ಅಂಗವ. ಕ. ೬೦-೪೪) ; ಜನನಿ ಹಿ:ಗಿದ ಶಿಶುಗೆ ಸಸಿ 


ಬಿಸುಟ ಕುದುುದಕ್ಕೆ .. .- ಜೋಡಿಯಾದುದಾ ಪುರಜದಂ ಜನಪತಿ 
ಹರಿಶ್ವಂದ್ರನೆಲ್ಲತ ದಂಯನಿಗಿತ್ತರಣ್ಯಕ್ಕೆ ನಡೆವಾಗಲು (ಹಕಳಾ. ೯-೨೪); 


ಕೇಳೆಲೆ ಮರುಳೆ ಸೂತಜ ಕೃಮುಜಯೆ ಸಂಗರದ ಸಿರಿ ಹಿ:ಗುವಳೆ ತನ್ನ 

ನುತ್ತ ಗರ್ಜಿಸಿದ (ಕುವ್ಮಾರೋ. ೬-೫೪) : ಕೈವಿಡಿವವಳನರೆ. ರಿಸಿ ಸೂಳೆ 
ವೆಂಡಿರ ಸ:ಗದೊಳಗಿರ್ಪ ಧರಣಿಪತಿಯಂ ಹಿ:ಗದಿರ್ಪಳೇ ಜಯಲಕ್ಷ್ಮಿ 
(ಕ2ಫು. 6-೧6). ೭. ಬಿಡದು. ಜದ ಸ ದೇಹ ಒಂಗದಾಗಿ 
(ಬಸನ. ೩೩) ; ವಂಧೆಸಕೈಟಭರೆ ಹಿಯ್ಕ್ಮಾಳಿ ಹಿ:ಗಿತನ ವರೆಶ:ರಾ..:ನ ತೋಳ 
ಬಲುಹಿನಲಿ (ಸಕಕ. ೨೬-೨೭); ಆ ಪ್ರಣ್ಯಪುರ:ಷನು ಕರೆದ ಕಬಳ:5 ಕೊಡಲು 
ತನ್ಮೂನಿವರನ ಕ್ಷುತ್ತೃಷೆ ಹೀಗೆಯಾಕ್ಷಣ ಭನ್ಮೇವ್ಯಾಧಿ ರಗೆ (ಕೀಠೂಕ. 
8-೬8); ಧನಿಕರ ಕ.ಡು ದೈನ್ಯ: ಪಟ್ಟರೆ £ಡ: ದಂರಿದ್ರವು ಒಂಗೀತೆ (ತೃಕುರ. 
0-08೭-೩) ; ನಮ್ಮ ವಿಜಾಪುರಜಿಲ್ಲೆಯ ನೀರಿನ ಆರಬು ಇನ್ನೂ ಹಿಂಗಿಲ್ಲ! 
(ಹುಕಶ್ರು. ೦8೬). ಲೆ. ನಟ್ಟಿರ್ಪ ನೋಟದಿಂದೊ!ಜೆಯ2ಂ ವಿಸಾಜುತಂ 
ಭವದಿಂದ ಹಿಂಗುತಂ ನೆನಹಿಂದ ಹಿಗ್ಗುತ: (086 ೩-೦0೫): ೯. ತುಂಗ 
ವ:ಶಿಯೋಹಿಲನು . . . ಧೂಪ": ಶಿವವಿಂಸಕಪಿನಸಿ ಮಿಕ್ಕ ನವೃರ್ಚನ 
ವಿಧಾನವನು ಹಿಂಗದಂತಾಚದಿಸಿ (0ಸಪು. ೪೩-49) ; ಆ ನೈಷ 
ಹಿ:ಗದೆ ಲಾವಣ್ಮಂದಳೆದೆಸೆದ:ತ್ತು : ಗಪಯೊ;ಧರೆಯ:ಗಳೆದು ಬಸಿಜಸೊಳು 
ಕಿ.-ಗಳದೊ:ಭತ್ತಪ್ಪನ್ನೆ-ರ ಬಳೆಸು ಬನಿದ:ದು 
ಹಿಂಗದೆ ನೆನಿಬಗೆನ "2 ಹೊಯ: 
ಶಂ) ; ಹೊರಬಾನಿಲಲೆ ಇಬ್ಬರ ಒರೆ ಕಾಣ:ತ ಹಿಂಗದೆ ಹೊ ದನು 
ಭೀತಿಯಲಿ ಬರುವರು ಆರೋ ನೋಡ:ದೆನೆನ್ನುತಾ ಹಿಂಗದೆ ನೋಡಿದ 
ಮುರ್ರುದಲಿ ೧೦. ಹಿಂದೆ ಉಳಿ : ಹಿಂದೆ ಬೀಳು: 


ದಂದುಗ 


ನದು 


(ಆಯ:೪ಾ. ೨-೩೮; 


ಹ ಇ ಭಗ ದ - 
ಪವಂಸಳಫಲವಿ 


ನಾತ. (ಫ್ರತಂದ, ೧೨೦೫6 


(ಕವಿಸೋ. aa). 


ನೌ, “A ಹ ಗ 4 

ಪೂಶ್ತಿ ರ್ದ ನಂದು ಸೃಷ್ಟಂ ಗಿರಿಯುನೊಂದನೆಂಡದ್ದಿಗಳನೇಗನಂಂ 

ಹಿಂಗದು: ಶಿಹೆರ್ಗೆಗೆ `'ಷ್ಣಭಂಂ ಬಪ್ಪುದಚ್ಚರಿಯೆ (ತೈಮರಾ- ೨೬ ೨೦); 

ರಂಗನಾಥನೆ ಸೇವೆ ವತಾಡಿಯೂರ ಶಿ ದಿವವ೦ಗನೆನಸು ವಸುಗಳು ವಿ ನಲಿ 
ಎ ಬಿಎ 


ಹಿಂಗದೆ ತನ್ನ ನೆಲೆಗೆ ಸ 
(ಕಂ. ೯-5೩). ೧೧. (ಹಿಂದಕೆ) ಸ 
ಹಿ:ಗಿದವು ತುಳು ಬೇಟೆಯಾಡಿ ಮಗ:ಗಳಿಗೆ ಮುದ್ಧರೆದಂ ₹ದಿಮಂಗ.ಗಳನು 
ಕೊಡಿಸಿದನು. ಪಂಿವೂರಕೆ ವಿನೋದದರಿ 


pe ಮಾ “a ಳ್‌ ಕಾ 
ಮೋಹನ: .ಯೇಜ ದಳು ಗೆಯ 


(ಕುವ್ಕಾಅ. ೦೭-೩೪). ೧೨. 


ಮುದುಡು; ಓಂ ಎಪೀಚಗೊಳ್ಳು : ಒಮ್ಮೆ ನೋಡು ಳೊಮ್ಮೆ 
ಸುಮ್ಮೆನಲಮ್ಮ ತಾನೆನುತಿಪ್ಪಳಿಂ ಶ್ರೀರವಷ್ಮನಾವವ  ನೆನೆಬಳೊಮ್ಮೈೆಯು 


ಹಿಂಗಿ ನಂಚುಎಳೆು (ಸಂಕರ. 6-00). 


ಅಳಿವು ತನಗಿ ಎನ್ನ ಡಿಸಿ ಬಾರದು ನವೆಲೆಯುನಂಸ:ರಿದೆ ಹಿಂಗು ಹಿಂದಕೆ 
ಸುಲಭವಲ್ಲ ಸುಬಾಹುಹರನ ವಿರೋಧೆ ನಿನಗೆಂದ (ತೊರ, ೩-6-0). 
೧೪. ಸಂದುಹೋಗು; ಕಳೆ; ಮುಗಿ; ತೀರು : ಒಂಗಿದವು 
ಹನ್ನೊಂದುವರೆ ೨ಎರುಷಂಗಳಟವೀತಟದೊಳು (ಕಾಲ. ೨೩-೪). ೧೫. 
ನಲ್ಲಿಸ; ತೀರಿ; ಸಂದಾಯ ಮಾಡು: ನನ ಕೂಡಲಸಂಗನ 
ಶರಣರ ರಿಣವ ನಾ ಮಿಂಗಲ:ಜ3 (ಬಸವ, ೪೩೦). ೧೬. ನಿವಾರಿಸು; 
ಇಲ್ಲವಾಗಿಸಂ ; ಪರಿಹರಿಸು; ಆಂಗಭೋಗಕೆ ಮೆಚ್ಚಿ ಲಿಂಗಭಕ್ತಿಯ 


ಮುಚಿಕಿದೆ. ಭುಂಗಪಡುತಿಹೆನು ಗುರುರಿಂಯ 
(ರ್ನ. ೦೦೩). ೧೭. ಹಾಳಾಗು ; ಕೆಡು: 


ಕೋಪಗಿಚು ಭುಗಿಲೆಂದು ಜಪ ಜಂಜ ತಪ ತಗ್ಗಿ ವತಿ ಗತವಮಗಿ 
ಬ 
ಸಂದ ಯೋಗಂ ಹಿಂಗಿ (ಹಶಕಾ. ೭೩೦) ; ಹೆಂ?ಗಣನು ಸನಿಯಾಳಸೆಟ್ಟಿಂಯ 


ವಂತ; ಹಒಂಗಿದುಳೇ ದಿಂಬಿ ಶ್ಮ್ಮಣರ ಹಿಂಬಿ 


ಹುಂಗೆ ಎನ್ನಂ ನೋಡದಾ 
ನಾನಯ್ಯ ( ಬಸತ್ಯ. ೨೪೨೬೪) ನ ವರ್ಪನನ ಪೂಗೆ-:ಲ ಘಂಯಯದಿ 


ಹಿಂಗುಎರು (ಶಾಳ್ಮಕಾ. ೦೬-೪). ೧೮. ವೃರ್ಥವಾಗು ; ನಿಷ್ಫಲವಾಗು ; 


ಹಿಂಗ್ಳು 


ಫಡಫಡೆಲವೊ ಭೀಮಸೇನನೆ ಮೃಡನ ವರ ಹಿಂಗುವುದೆ ಮಿಗೆ ತನ್ನೊಡೆಯ 
ಮುನಿಪನ ಕರುಣ ಹಿರಿದುಂಟಿನಂತಲಸುರಪತಿ . . . ಕಾದಿದನು ಹದಿನೆಂಟು 
ಸೂಳಿನಲಿ (ಕುಶ್ಶಾತ. ಓಂ೩. ೨-9೩೬) ; ಬಯಕೆಗಳು ಬಸಿರುಗಳು ಹಡೆದದ್ದು 
ಹಿಂಗಿದ್ದು. ಮೂವತ್ತುವರೂರುಕೋಟಿ (ಗಂ. 80-9). ೧೯. ವೃತ 
ಮುಗು ; ಸಾಯು; ಮಡಿ: ಹಿರಿಯ ಮಗನ ಕಾಲ ಮುಜ್‌ದು 
ನಡುಐಳ ವಂಗನ ಕಯ್ಯ ವಂದು... ಅವರು ಹಿಂಗಿ ನಾ 
ಬದುಕಿದೆನೆಂದು ತ್ರಿವಿಧದ ಸಂದ ಬಿಟ್ಟು ಸದಾಶಿವಮೂರ್ತಿಲಿಂಗದಲ್ಲಿಗೆ 
ಸಂದಿತು ಚಿತ್ತ (ಅರಿ. ಕ. ೭೪೬-೦೩೮); ಅಡಸಿದುಪತ್ತಿನಲಿ ಧೈರ್ಯವ 
ಹಿಡಿವುದೆ ಸುಪ್ತೌಢಿ ಸಾಕಿನ್ನೊಡಲು *ರಗಿದೊಡೆ:ಳಲಅ*ವನೆ ಹಿಂಗಿದಭಿ 
ಮುನ್ನು (ಕುಣ್ಮಾರ್ರೋ- 2೨೩) ; ಸತ್ತು ಹುಟ್ಟುವ ಹುಟ್ಟಿ ಹಿಂಗುಐ 
ಸುತ್ತ ತೊಡ:ನು ಮಾಣಿಸೆಲೆ ಪುಶುಹೋತ್ತವಮಂನೆ (ಹಂತಾ. ೬೦). 
[ದೇ.॥ ತಮಿ. ನ್ನು ; ತುಳು. ಹಿಂ) 

ಹಿಂಗ್ಳ್ಕು (ನಾ). ಹಿಮ್ಮೆಟ್ಟುವಿಕೆ ; ಹಿಂಜರಿಯುವಿಕೆ : ಹಿಂಗದ ಮುಣ್‌ವುಂ 
ಮೆ:ಷದ ಪಹಿಂಗುಂ ನಯವಿದರ ವಿನಯವಿಂತಿವು ಮೂಜಿ ಭೆಂಗಮೆನಿ 
ಸಲ್ಕೆ ಪಡೆಯವು ಕಂಗೆಡಿಕುಂ ಭರದಿನಟತರದಟಂ ಧುರೆದೊಳ್‌ (ಜ೨ಕಕಂ. 
೨೩6.8) ; ಸಿಂಗದ ಹಳಿಗುಂ ಮೇಷದ ಪಂಗುಂ ಕೋವಿದರ ಭೀತಿಯೆಂಬೀ 
ಮೂರುಂ ಭಂಗವೆನಸಲ್ಕೆ ಪಡೆಯವು ಕಂಗೆಡಿಸಿಯೆ ಕೊಲ್ಲದಿರವು (ತಾ. 
364). ಚ ಪಂಗು,] 

ಏಂಗುಗೆ (ನಾ). ತೊರೆಯುವಿಕೆ ; ತ್ಯಜಿಸಂವಎಕೆ ; ವಿಸರ್ಜನೆ: ಅಂಗಾದಿ 
ದ್ವಿತಯಂಗಳ ಪಿಂಗುಗೆಯಂ ಮಾಡದಾತನಜ್ಞಾನಿ ಗಡೆ (ಶರನಸಿ ೦6-೬೦). 

[ಪಂಗು, * -ಗೆ] 

ಹಿಂಗುಡಿ. ಹಿಂಗುಡಿ (ನಾ). ಹಿಂದಿನ ಭಾಗ ; ಹಿಂಭಾಗ : ನಾರಾಚೆವಲಿ 
ಬಲನೆಡನ ಕೀಲಿಸಿ ಪಿಂಗುಡಿಯ ಮಂಂಗ.ಡಿಯ ಕಟ್ಟಿದನಂಬಿನಲಿ 
(ಕುನ್ಮಾ9. 3೦-೨೬); ಹಾಯೆನುತ ಭಟರೊಜಲಿದರು ಪಿಂಗುಡಿಗೆ ಬಿದ್ದುದು 
ಸಮರಸೌರಂಭ (೭ಳಾಗ. ೦೦-೩೬-೦೬). ಹಿಂಗುಡಿ : ಹರಿಯೊಡನೆಯಾಹವದ 
ಕೆಲಸಕೆ ಶರಣೆನುತ ಹಿಂಗುಡಿಗೆ ಮಹಿಷನ ಮರಳಿಸಿದನೇನೆಂಬೆನಾಹವದಂರೂ 
ಎಡಂಬನವ (£ಕಾಗ. ೦೦-೩೦-೨೪). [ಹಿಂ (ಆ ಪಿನ್‌) 4 ಕುಡ್ಮಿ) 

ಪಿಂಗುರು ' ಪೊಂಗುರು' ನೋ. 

ಪಂಗೂಳೆಯ (ನಾ). ಹಿಂಭುಗದಲ್ಲಿ ಇರುವ ಗುಂಪು: ಆರ್ತ ರೌದ್ರ 
ಧ್ಮಾನಮೆಂಬ ವುಂಂಗೂಳೆಯದ ನಾಯಕರ್ವೆರಸು ದುರ್ಜನೆರ ಕೂಟ 
ಮೆಂಬ ಪಿಂಗೂಳೆಯದ ವೀರರ್ವೆರಸು . . . ನಿಲ್ಲದೆಲ್ಲಿಯುಂ ಬೆನ್ನಟ್ಟಿ 
(ರರ್ಸಾಮ್ಕು. 00-6೭). [ಪಂ (ಪಿನ್‌) + ಗೂಳೆಯ)] 

ಏಂಗೊಳಿಸು (ಕ್ರಿ). ಹಿಂದಿರುಗುವಂತೆ ಮಾಡು; ಮರುಕಳಿಸು : ಅಂಗಜನ 
ಕೇಳಿಯಾಲಯನಿಕೇಶನದಿ ದೀಪಂಗಳುರಿದುರಿದು ಭುಗಿಭುಗಿನುಂಡ 
ಕತ್ತಲೆಯ ಪಿಗೊಳಿಇ ಕಾರುವೊ:ಲ* €ಜ್ವಲವು ತೋರುತಿಹುದು (೩ನರು?. 
80-6). [ಪಿಂ ( ಪಿನ್‌) -- ಕೊಳ್‌, + -ಇಸ್ಕು) 

ದಂಗೋಳ್‌ (ನಾ). ಹಿಂದುಗಡೆ ; ಹಿಂದಿನ ಭಾಗ ; ಹಿಂಭಾಗ : ಕೇಳಯ 
ವಿಷಯಾಧೀಶ್ವರರಪ್ಪ ಕೈ[ಕ]ಯಶಯ್ವರುವೆ.ಂದಕ್ಷೆ «ಹಿಣೀ ಬಲದೊಡನೆ 
ಸಿಡಿಲನುರುಳಿ ಮಾಡಿದಂತು ಪಿಂಗೋಳೊಳ" ನಡೆಯೆ (ತಂಶನಾ. 6-8 ಠ). 

[ಪಿಂ (ಆಪಿನ) + ಕೋಳ್‌) 

ಹಂಚ (ನಾ). ಎ ಪಿ೦ಛ ವ: ಪಿಂಚವ ಮಡಗಿ ಮಂಡೆಗೆ ವನುಶಗುಣಿ 
ತನ್ನೊಳಗೆ ಸನ್ಮಾಸನವ ತಾಳಿಯು ಮುನಿಪಸಂಫಪ್ರಯ ನೆನೆಯೂತಿರ್ದು 
(ಆದಿ, ೦೨-6) ; ಮೈಮೇಲೆ ಚೆಲ್ಲಿದ್ದ ಕುರುಳನ್ನೆಲ್ಲ ಪಿಂಚದಿಂದ ಮೃದು 
ವಾಗಿ ಜಾಡಿಸಿಕೊಂಡರಂ (ರಾಣ. 0). [ಆ ಸಂ. ಪಿಂಧ) 

ಖಂಚಣಿ " ಪೆನ್ನನ್ನು' ನೋ. 

ಹಿಂಚಣಿದಾರ "ಫೆನ್ನನ್‌ದಾರ' ಮೋ. 


೫೫೮೫ 


ಪಂಚ್ಮು 


ಿಂಚನ್‌ ' ಪೆನ್ನನ್ನು? ನೋ. 

ಪಿಂಚನಿ ' ಪೆನ್ನನ್ನು' ನೋ. 

ಪಿಂಚನೂರ್‌, ಹಿಂಚನೂರು (ನಾ). ಒಂದು ಊರಿನ ಹೆ. ರು; ಈ 
ತುಮಕೂರು ಜಿಲ್ಲೆಯ ತಿಪಟೂರು ತಾಲ್ಲೂಕಿನ ಈಗಿನ ಹೀಚೆ 
ನೂರು : ಸಿಯಗೆಲ್ಲರ" ಮಹುಗೆರೆನಾಡು ಮೂನೂಖಲುವತಾಳೆ ಮೂಟಂ 
ಕೊಡೆ ಅಣ್ನಿಯರ್ಪಿಣ್ಚಾ ನೂರಾ ಏಜ೯ನುಳ್ಳೆಅೌದು ಬಿಟ್ಟರ್‌ (ಕ. x೪1, 
ಶುಮುಕೂ. 6೩.೪ | ಸು. 750) ; ಏಣ್ವನೂರುಳ್ಳನ್ನರ[ಸ)ರುಳೆಆಂದು ಸತ್ತೆನ್‌ 
(ಎಳ. ೫೪1, ಕುರುಳೊ. 6೭-೬; ಸು. 780). ಹಿಂಚೆನೊರು: ಹಿಣ್ಣುನೂರ 
ತೊಣ್ಡಿಗೌಡನ ಸುಪುತ್ರನೇಚಗೌಣ್ಣನಾತನ ಸುತ ಹೊನ್ನಗೌಣ್ಮನು ಹಿಣ್ವಾ 
ನೂರ ಕಲಿದೇವರಿಗೆ . . - ಧಾರಾಪೂರ್ನಕಂ ಮಾಡಿ ಬಿಟ್ಟ ದತ್ತಿ 
(ಎಕ. 211, asta. 26-44 ; ತು. 1120). [74+ ಊರ") 

ಪಿಂಚನ್ನು ' ಪೆನ್ನನ್ನು' ನೋ. 

ಹಿಂಚ್ಕು, ಹಿಂಚ್ಕು (ಕ್ರಿ). ೧. ಹಿಂದೆ ಉಳಿ; ಹಿಂದೆ ಬೀಳು; 
ಹಿಂದುಗು : “ ಪಿಂಚು-ಪಶ್ಚಾದರ್ಥೆ: (ಹಿಂದುಳಿ) * (ಪಾ) ; ಇಂಚೆಯ 
ಪಸವಿನ ಬಜದ ಳಿಂಚಿನ ಡಾವರದ ಬಾಧೆಯಿ:ಲ್ಲದ ಪದದೊಳಿ' ಮೂಂಚದೆ 
ಖಂಚೆದೆ ಬಳೆದು ವಿರಿಂಚಿಯ ಕೆಯ್ಬಿಡಿವೊರಾದುವಾ ನಾಡೂರ್ಗಳ್‌ (ಶಂತಠಾ. 
6-80) ; ಶೀರ್ಥಜಲಂಗಳ' ಖಂಚಿದರ್ಗಿಲ್ಲೆಂಬ. ತಿರೆ ಮುಂಚೆವರಲ್ಲಲ್ಲಿ ವೆೊಗೆ 
ಯಲ್ಲಿ ವಿಜರ್‌ (೪ಕಂತ್ರ. 8 ೭೩) ; ಅನುಮನಾನಿಸದೆ ಚ ಪ್ರಿ ಕೊಲ್ಲೆಂಬ 
ದನಿ ಪಿಂಚಲವಳ ತಲೆ ಮುಂಚಿ ಬೀಳ್ವಿನವಿಡಲ್‌ . . . ಖ್ಯಾತೆಯ 
ಜೀವನಂ ಪೊ:ಯನ್ತು ನಿವಿ:ಷದೊಳಗೆ (ಕಾಥ್ರ. ೨೦-೨೭) ; ಸೀತೆಗೆ ವೈಖಾನಸರ 
ಮುತ್ತೆ ದೆಯರನೇವೊ-ಕೂಂಗೆ ಕಾಣ್ಮೆನೋ ಎಂಬೊಂದು ತವಕದಿಂ ನಡೆ 
ಮುಂಚಿದುದು ಲಕ್ಷ್ಮಣಂಗೆ - . . ಎಂತು ದೇವಿಯಂ ತೊಚಕಿವೆನೊ 
ಎಂಬೊಂದು ದುಗುಡದಿು ಪಿಂಚಿದುದು (ಕಾರೂಕ್ಕ. ೩ ೩). ೨. ಮರಳು; 
ಹಿಂದಿರುಗು : ಮುಂಚಿದ ಷಡ್ರುತು ಮತ್ತಂ ಹಿಂಚುವುದಸ್ತಕೆ ಪೋದಂ 
ಪಏಂಚುವನಿ:ಗದಿರಂ ತಾಂ ಮತ್ತಂ ಮುಂಚಿದ ಪೊಚ್ಚದ ನೀರುಂ 
ಮಾನ-ನಾ ಯೌವನಮುಂಂ ಖುಚದು (ಖೌನಂ5. ೪.39). ೩. ಹಿಂದೆ ಸರಿ; 
ಹಿಮ್ಮೌಟ್ಟು : ರಣದಿಂದೆ ಏಂಚದತಿವೀರಕ್ಷಶ್ರಿಯರ್‌ (2ಠ್ಮುಪು. ೦ ೨.೩೨), 
೪. “ ತಡವಾಗು ; ತಡಮಾಡು * (ಕ್ರಠ್ಕಾ). ಹಿಂಚ್ಮು : ೧. ಏನೆಂಬೆ 
ನೇನೆಂದೆನೇನಾದಿನಾಥನಂ ಆನಆ್‌ಯೆನಾನಆ್‌ಯೆನುರಶವಣಿಪ ಧೀರನ: ಸಾಟಿ 
ಹಿಂಚಿತು ಮುಂಚಿತವನ ತಲೆ ಕಳನೊಳಗೆ (ರ. ರೇ. ೦೦೮-೬): ಹೋಗೆಂಬ 
ನುಡಿ ಹಿಂಚೆ ಮುಂಚೆ ಜೀವಂ ನೆಗೆದು ತಾಗಿ ನಡುನೆತ್ತಿಯಂ ಬಗಿದು 
ಬಾದಣದೆಗೆದು ಮೇಗಡರ್ಮ ಗಗನಕ್ಕೆ ದಂಡಾಯವಹಾನದುರಿಯಾಗಿ 
ನೆಗೆಯಲ್ಲೆ (ಸಿದ್ದಕಾ. 9-೬6) : ವತಾತು ಹಿಂಚಿತು ಮಂಚಿ ಸುಭಟವ್ರಾತ 
ಹೆೊಕ್ಕುದೆ (ಕುವ್ಮಾರ್ರೋ. 8-54). ೩. ಪಂಚೆವುಹಾವಾತಕಿಯಂ ಸಂಗತ 
ದೊಳ್‌ ಹಓಂಚುವನು ಪುಲುಗೆೊಂಡದ ಸಂಚದೊಳಿಕ್ಕಾವ ಕಾಲಮೇಟದ 
ತೆಆದೀ (ಕಳು. ೩-06) ; ಭಲರೆ ಭಲರಶಿಬಲರೆ ಹಿಂಚದಿರಿನ್ನು ಹೊಯ್‌ 
ಹೊಯ್‌ ಚೂಣೆಗರನೆನುತ ಬಲಜಲಧಿ ಮುಕ್ಕುಳಿಸಿ ಮಿಗೆ ಹೆಕ್ಕಳಿಸಿ 
ಕವಿದುದು (ಕುನ್ಶಾೀ. ೪) ; ವುಕ್ಳವ ಕಂಡ ೮ರ್ಣನದನಲ್ಲಿಗಿಸೆ ಮಡಿಯ 
ದುರುಳುವುದೆಂದು ಬಗೆಗು೨ದಿ ಹಿಂಚರಿದೊ ಕಂಡ ೪ಣ್ಣಿಗೆ ಪಾರ್ಥನದರ 
ಕಂಠದ ವಂಣಿಯ ಕುರಿತೆಸೆಯೆ, ಕಣ್ಮುಗಿದು ನೆಲಕೆ ಹೊರಳಿತು ಹಕ್ಕಿ! 
(ಕರರ. ೪-06), ೪. ಸಚಿವರ ಸತಿಯರ್‌ ನಾಲ್ವರ್‌ . . . ಪುತ್ರರನೆರ 
ಡೆರಡು ಶಿಂಗಳಿಂ ಹಿಂಚಿ ಪಡೆದರನ:ನಯಮೆಸೆಯಲ್‌ (ಆಕಳು. ೨-೭) ; 
ಕೋರಕಿಳನು ಪಂಚಸ್ಚರದೆ ಕೂಗಲು ಹಿಂಚದೆ ಪಂಚವಾಣಸು -ಬಂದೆಯ್ದಿ ದನು 
(9085. ೪.೦%). ೫. ಬಿಡು; ಉಳಿ: ನೆಆ ಮಿಂಚುವ ಬೊಲ್ಲ ಬೋರನನು 
ಪಂಚಬಾಣನ ಪೆಸರಿನ ಮೇಘವರ್ಣನ ಹಿಂಚದೆ ನಡಸಿ ತೋಅ್‌ದರು (ಅಂತ. 
ಅ). ' ಮುಂಚ್ಮು' ಪರಾ. (೬ (ಎಪನ್‌)+ _ಚ್ಮು) 


ಪಿಂಚ್ಕು 


ಹಂಚು, ಹಿಂಚ್ಕು (ನಾ). ೧. ಹಿಂದಕ್ಕೆ ಇರುವಂತಹುದು; ಹಿಂದಿನದು: 
(8). ಹಿಂಚ್ಕು; ೨. ತಡ; ಸಾವಕಾಶ: ಏಟು ಮುಂಚು ಮಾತು 
ಹಿ:ಚು, ಎಂದುಕೊ:ಡು . . . ಇದ್ದೆ ಈ ಉಪಾಧ್ಯಾಯನ ಕೈಖಿ:ಂದ 
ಯಾವಾಗಲಾದರೂ ಮಹಾದೇವನಿಗೆ ಒಂದೊಂದು ಪೆಟ್ಟು ಬೀಳುತಿತ್ತು 
ಸರೂ. ೩೦) ; ಊಟಕ್ಕೆ ಮುಂಚ) ದಂಡಿಗೆ ಹಿಂಚು (ಗಾರೆ). 
ಪಿಂಚುಮುಂಚು, ಹಿಂಚುಮುಂಚು ಹಿಂದುಮುಂದು : ಕೂಡಲ 
ಜುವನ್ಮಿನಿರದೊಸರಿ ತೆಗೆದತ್ತಲೊದಗಿ ತಳದೇಲಿದಿರ್ಗಳೊಳ” ಪಿಂಚು 
ಮುಂಂಚೆನಿಸದೆ. ಸರಿಯೆ:ನಿಸಿ ಕೂಡಿ (ಕಂತ. 9-೩0); ಆವ ಬೀಜವ 
ಬಿತ್ತಿದರೂ ಮೊಳೆಯ ಮುಖ ಹಿಂಚುಮುಂಚುಂಟೆ: (ಕೂನ್ಮಸಂ. ೨೨೯-೩೨) ; 
ಹಿ:ಚುವಂಂಚೇನಕ್ಕ ನಿವಗೆ ಸುಗೆಂದಳದೆ:ಂ ಚದಂರೆಯೆ೧ ಪಟ್ಟದರಸಿ (ಕರಕ, 
೪೨-೬೦): ಶಿವನೆಯಿಪ್ಪತ್ತೆ ದು: ಲೀಲಾಕಭಾಕ್ರಮಂ ಎವರಿಸಲು ಹಂಚು 
ಮುಂಚೆನ್ನದಿರಿ ಕೋವಿನರು (ಗಂಕುಳಾ. ೪-೪೬) ; ಇವುಗಳ ಕಾಲ ಬಹುಶಃ 


ಕ್ರಿ. ಶ- ೧೧೨ನೆಯ ಶಕ ಆಥವಾ ಸ್ವಲ್ಪ ಹಿಂಚುಮಂಂಚು ಇರಬಹು 


ದೆಂದು ಶಿಳಿಯಬಹುವು (ಡ್ರಾ. ೫). 'ಹಿಂಚಾಗು - ಹಿಂದೆ ಉಳಿ ; 
ಹಿಂದಾಗು : ಈ ಸಂಚಿತವನಜ*ಯದೆ ಮುಂಚೆ ತಾನುಂಬ ಅಶನಕ್ಕೆ ನೀಡಿ 
ತಾ ಹಿಂಚಾಗಿ ಕೊಂಬ ಪ್ರಸಾದಿಯ ನೋಡಾ (ನೋಳಿಮಾ. ೭೦-೨೬೮), 
ಹಿಂಚಾದುದಾಹವದೊಳು ನಿನ್ನ ವತಾತೆಂದು ಪಂಚಾಸ್ಮ ನಗುತೆ ಕೋಲ್ಲಣಕಿವ 
(ನೋಶಕ. ೩€ ೩೨). ಹಿಂಚು ಮಾಡು ಇ ಹಿಂದೆ ಸರಿಯುವಂತೆ ಮಾಡು ; 
ಹಿಂದೆಗೆಸಂ ; ಹಿಮ್ಮೆಟ್ಟಿಸಂ : ಮಿಂಚುಗಳ ಸಂಚೆಯವ ಹಿಂಚು ಮಾಳ 
ಮಳತ: ಚಂಚಲದೃಗ:ಚಲದ - - - ಚಪಳೆಯರಿರ್ದರ್‌ (೩7ಂ:ಘು. ೦೭ ೩೫). 
ಹಿಂಚುಮೂಂಚಾಗು » ಹಿಂದುಮುಂದಾಗು: ಉಂಚಯು . . - ಚೆಟ್ಟ 
ಡಕಿಗಳಂ ಚದುರರು ತಂದಲ್ಲಿ ಹಿಂಚು:ಮುಂಚ್ಯಾಶಾಕಾಂ. ಚೆ]ಗೆ ಪಾಣಸು 
ಶಿಹರು (ಕುರಾತಾಂ. 9-69) ; ನವಗ್ರಹಗಳೊಂದೊಂದು ಮೂಡು ನಕ್ಷತ್ರಂ 
ಗಳೊಡಗೂಡುತಾ ತಾಂ ಚಮಂತೃೃತಿಯೊಳಿರ್ಪತ್ತೇಳನೊಳಕೊಂಡು ಹಿಂತ) 
ಮೂಚಾಗಿಹವು (ರೀಕ್ಕಫು. ೪-೬ ೬೦); ನೂರರೊಳರವ ತ್ತು ದೈವದ ಯತ್ನವು 
ಪುರುಷಯತ್ನವು ನಲವತ್ತು ಇದು ಹಿಂಚುವರುಂಚಾದರೆಮಗಾಗ ವಿಜಯವು 
ಕೇವಲ ಕನಸಿನ ಸೊತ್ತೂ (ಕಂಸ್ರಂ. ೦೪೦-೬೪). [-ಹಿಂಚ್ಯು) 
ಹಿಂಚ್ಯ್ಕು 'ಪಿಂಚೆಯ ' ನೋ. 
ಹಿಂಚೆಯ, ಪಿಂಚ್ಕು, ಪಿಂಜೆ,, ವೆಂಚೆ, ವೆಂಚೆಯ (ನಾ). ೧. ನಎಲು 
ಗರಿ: ಪಿಂ[ಕಾಣಂ. ಪೆಂ7ಚೆಯದ ದಂಡೆ ಸುತ್ತಿದ ಚಂಚತ್ಮಟಿಸೂತ್ರಮೊಪ್ಪೆ 
- ಚುಚಿತಿಯಂ ವಿಪ್ರರಾಜನಧು ಕಂಡಾಗಳ” (ಶತ್ಕಾಸ್ರ. ೦೨ ೩೨). 
ಹಿಂಚ್ಕು : ೨. ಅನ್ನದ ಗಂಜಿ : ಪಂಚಪಾಯಸ ಪಕ್ಚಫಲ ಚತುಷ್ಕಂ 


ಒಹಳದಿಂ ಚೆಲ್ವ ಸವಿಗೊಡುವ ನವರೆಸಾವಳಿಯಮಳ ಪಿಂಟೊಗೆದು ರುಚಿ | 


ಕಾಡುವ ರಾಜಾನ್ನ ತೊಗೆ ತುಪ್ಪಮಂ ಚದುರಿನಿಂದ ನಿ:ಡಿ (ಉಗಫು. 
6-0೩). ಪಿಂಚ್ಮೆ: ೩. (ನವಿಲಿನ ಗರಿಯ) ಕುಂಚ ; ಪಿಂಛ : ಕಣ್ಣೆ 
ವರ್ಪಳೀ ಲಳಿತಲತಾ:ಗಿಯಂಗಜನ ಬಿಜ್ಜೆಯ ಪೀಲಿಯ ಪಿಂಜೆಯೆಂಬಿನು 
(860. ೬-೦60). ಪೆಂಚೆ : ೧. £ನ್ನಡಿ ಡುಗ ಪೆಂಚೆಯ ಕುಂಚ - - - 
ಹೊ:ಗಟ್ಟುಬೆತ್ತಗಳ ಪಿಡಿದು ಸೇವಃಜನರು ಕಣ್ಣೆವೆಯಿಡದೆ ಹರಿಯ 
ನಿರೀಕ್ಷಿಸುತ ಬಂದು (೪ನಂರಾ. ೦-೩-೪೨). ೪. ನವಿಲು: ಅ:ಚೆಗಳ್ಳೊಳರ್ವಕ್ಕಿ 
ಗಳ್ಳೊನ್ನವಕ್ಕಿಗಳ್ಳೆ ೦[ಶಾಕಾಂ. ೪೦] ಚೆಗಳ್ಗಿಳಿಗಳೆಣೆಎಕ್ಕಿಗಳಆಮೆಂಗಳ್ಕೊಂಚೆ 
ಗಳ್ಕ್ಳೋಗಿಲೆಗಳಲ್ಲಲ್ಲಿಗೊಬ್ಬದುವು ಸಜ್ವೀವಭಾವದಿಂದೆ (ಕೈಮಳಾ. ೦೭-೨೩). 
ಪೆಂಚೆಯ : . ನಿಂಬವತಾಲೆಯ ಕಿಣುವೀಲಿಯ ಪೆ?ಚೆಯದ ಕೇಶಬಂಧ 
ದೊಳು. . . ಪಸದನಂಗೆಯ್ದೂ (೫೧೨. ೪-60 ೮). 
[ಆ ಸಂ. ಪಿಚ್ಛ, ವಿಚ್ಛಾ) 
ಹಿಂಛ (ನಾ). ೧. ಹಕ್ಕಿಗಳ ರೆಕ್ಕೆ.-ಗರಿ: “ ತನೂರುಹ: - . - 
ಪಿಂಛಂ, ವಾಜಃ, ಪಕ್ಷ ಈ ೯ ಎಲ(೦)ಕೆ” (ಹಲಾಯು. 


ಛದಃ. 


೪0-5೬) : 


೫೫೮೬ ಓಂಜರ 


* ತನೂರ.ಹು, ಪಿಧು ವಾಜಮೆನೆ ಪಕ್ಷಿಗಳ ಗಟ್‌ಯಕ್ಕು” 
(ಮುಂಗಣ. ೩೦-೨). ೨. ನವಿಲುಗರಿ; ಪೀಲಿ: "ಪಿಂಛಾತಪತ್ರ' 
ಪರಾ. ೩. ನವಿಲುಗರಿಯ ಕುಂಚ: ಪಿಂಛ ಕಮಂಡಲಾದಿ ವ್ಯವ 
ಹ೨ಣ ವಿಲೋವಮದೆ೨೨ಬಿವು ಮೊವಲಾದ ಸತೃಲ್ಪವಂಂ "ಲ್ಲಿಸಿ 
ವೇಟ್ವ ಶ್ವೇತಪಟಯಾಪೋಯು ಕಾಷ್ಠ ದ್ರಾವಿಡ . ಇುದ್ರಸೆಪುಯ 
ಸಮುಖುಚ್ಛೆಯಮವಪ್ಪ ಸುಶಯ:ಮಿಥ್ಯಾತ್ವ 72೨೦ (ಶತಾರ. 3). [ಸಂ.) 
ಪಿಂಛಚ್ಛತೃ (ನಾ). ನವಿಲುಗರಿಯಿಂದ ಮಾಡಿದ ಕೊಡೆ,-ಛತ್ರಿ : 
ಧ್ವಜೋತ್ಕರಸುದೋಹ ಮಂ ಬಿಸುಟ್ಟುಡುಗಿ ಪಿ.ಛಚ್ಛತ್ರವಂಂ 
ಸ ಬಂದರ್‌ ಭಯಖಯ:ಭ್ರು :ತಿಯಿ೨c (ಆ೨ಫಿ. ೦೨-೬೮). [ಬಂಛ + ಛತ್ರ) 
1೪ | ಪಂಛಧ್ವಜ (ನಾ). ನವಿಲುಗರಿಯಿಂದ ಮಾಡಿದ ಧ್ವಜ. ಬಾವುಟ : 
ಕು: ಲಾಲಪುರವನರೆ ಶ್ವರ: ಭಗವದರ್ಹನ್ನು ಐುುಕ್ಷು ಪಿಂಭಧ್ವಜ 
ವಿಭೂಷಣ: (೩6. ೫7117, ೩೦೦-8: 118ಶಂ ಕತ), ([ಪಿಂಛ * ಧ್ವಜ] 
ಪಿಂಛನು " ಪೆನ್ನನ್ನ್ನ' ನೋ. 
ಪಿಂಛಾತಪತ್ರ (ನಾ). ಎ ಏಂಛಚ್ಛತ್ರ : ಗಗನತಳದೊಳಿ? ವಜ್ರಸಾರಮೇ ಬ 
ರಥ-:ನಜ3 ಛತ್ರಚಾವುರ ಪಿಂಛಾತಪತ್ರ ಪಾಳಿಧ್ವಜ ಪತಾಕಾದ್ಮನೇಕ 
ವಂಹಾವಿಭೂತಿಯೊರ್ಳ್ಗ ಡಿ (ವಡ್ಮಾರಾ ೬೨-೮); ಇದಲಕೊಳ*್‌ ವರ್ಧಾ 
ಭಿಷೇ:೦ ತನಗೆ ಗತ ಸ:ುಂಂತಾಯ್ತು ಪಿ:ಛಾತಪತ್ರ) ಪುದಿದೆತ್ತಂ ತಣ್ಣೆ 
ಲ್ಮಾಡುವುದು. ಗಡಂ (ಶಂಶಶಾ. ೦೩-೯6) ; ಭ.ವಿಸೆ ಪೋಲ್ತೂದು 
ಜಲದೇವಿಯ ಪಿಂಛಾತಪತ್ರವನನೆ ಶತಪತ್ರ- (ಗರಾಯು ೬-೪೦) : ₹೨ರುಳೊ 
ಳ್ನುಂಬಿದ ಪುಡಿಗತ್ತುರಿಯಂ ಸುಳಿಗಾಳಿ ಪೂಸಿ ಮೇಲಕ್ಕೆತ್ತಃ * ತರುಣಿಯ 
ಮಂಖಲಕ್ಷ್ಮಿಗೆ ಪಿಡಿದುರುತರ ಪಿಂಛಾತಪತ್ರಮೆನೆ ಣ್ಣೆಸೆಗುಂ (ತ್ರಿಫುಂ- 
೩-೧೧೨).- [ಬಂಛ + ಆತಪತ್ರ)] 
ಪಂಜ (ಗು). ೧. ದಿಗೃ,,ಮೆಗೊಂಡ ; ಭ್ರಾಂತಿಗೊಂಡ ; ತಬ್ಬಿಬ್ಬಾದ. 
(ನಾ). ವಿ. ಮನಸ್ಸಿನ ಗೊಂದಲ; ದಿಗ್ಭ ಮೆ. ೩. ಚಂದ್ರ. 
೪. ಶಕ್ತಿ. ೫. ಒಂದು ಬಗೆಯ ಕರ್ಪೂರ. ೬. ಕೊಲ್ಲುವಿಕೆ. [ಸಂ.] 
ಹಿಂಜಡಿ (ಕ್ರಿ). ಹಿಂದಕ್ಕೆ ತಂಗು, ಬಡಿ, “ಅಪ್ಸಳಿಸು : ವನಜಾಕ್ಷಿಯಳ 
ವದನ: ದ್ರಮನ ರಾಹು ತಾ: ಕಿನಿಸಿಂದೆ ಪಿಡಿದು ನಿಂದಿರ್ಪಂತೆ ನಿಡಿದಾದ 
ಪೆಣಲು ಪಿಂಜಡಿವುತಿರೆ (ನನನೋ, ೧೫-೩೭). [ಪಿಂ ( ಪಿನ್‌) * ಜಡ್ಮಿ? 
ಪಿಂಜಣಿಗ (ನಾ). ಒಂದು ಬಗೆಯ ವೃತ್ತಿ ಮತ್ತು ಆ ವೃತ್ತಿಯನ್ನು ಕೈ 
ಗೊಂಡವನು : ಪಿಣ್ಣ್‌ಣಿಗರು ಅಸಗರು ಸಹ » ೫ ೫ ನಾಡ ದಳವಾರಿಕೆ 
- ಸಮರ್ಪಿಸಿಯಿರಲಾಗಿ (ಎಳ. ೩1: ಕೊಳಳಾ. ೧-೧೪; 3587). 
ಪಿಂಜಣಿಗಂಗುತುಗೆ ಎ ಪಿಂಜಣಿಗ ವೃ ಶ್ರಿಯವರ ಮೇಲೆ ಹಾಕುವ 
ತೆರಿಗೆ: ನಾಡ ತಳವಾರಿಕೆ ವರ್ತನೆ ಏುಜಣಿಗಂಗ:ಆುಗೆ ಯಲೆಯ ಪುಮ 
ಪುಹರ್ನವವಿು: ಉಲುಪೆ ಕಾಣಿಕೆ £ಪ್ಪಗಳು ಸಹವಾಗಿ ಯೆ:ನ 
ಉ:ಟಾದ ಯಾತಿಬಾಧೆಗಳೆನು ಬಿಟು (ೌಇಇ. IX—ಟ. ೬೬೩-೦೧೮ ; 2686). 
[? 1 
ಪಂಜರ (ಗು). ೧. .ಕಂದುಬಣ್ಣದಿಂದ ಕೂಡಿದ ; ಮನಾಸಲುಕಿೆಂಪು 
ಬಣ್ಣದ: ಪಿ:ಜರತನುಗಳ ಕೊಳದಿಂ ಕೊಳಕ್ಕೆ ವಾಯ್ವುಳಿತತಿಗಳಳ" ಮನ 
ಮೊಸೆದು . - . ಅಸುಕರಿಸಿ2ವ್ಯಂ (ವರ್ರವಾ. ೧-೩೫೪): ವಿರಿದ ಜಡೆಗಳ 
ರೆಜಃಪಿ:ಜಶದ ಸಂತತ» ಸುರನರೋರಗ ಶು: ಪಿಕಾಣಗಾಶ್ರಯವಕಾದ 
ಪ೨ಮುಮವಾವಿರೂವಾಕ್ಷ' ಲೃದ್ರುಮಂ ಫೊರೆಯ:ಲಾ: ಜನರನು (ಕೇಪು. 
8 0). ವ. ಹಳದಿ ಬಣ್ಣದಿಂದ ಕೂಡಿದ ; ಹೊಂಬಣ್ಣದ : ಅಮೆ:ಯ 
ಕನಕಾಬ್ಗಪಿಂಜಶಪರಾಗ.»೦ ಗಾತ್ರದೊರ್ಳ ತೆವಂಬ್ತಿ ಕೊಳದಿಂ ಕೊಳಕ್ಕೆ 
ಅಗುತಿರ್ಪ ಭ್ರ ಸಂರಸಂ೭೨೪ಳ೨ (ಸುಕುಮಾ- ೯.೩೦)- (ನಾ). ೩. 
ಕೆಂಪು ಮಿಶ್ರಿತವಾದ ಹಸುರು ; ಹಳದಿ ಬಣ್ಣ : “*ಕೆ೨ಬಸುರೆಸೆದಿರೆ 
ಪಿಂಜರಮೆಂಬುದು” (ನತ್ತುಕೋ. ೦೦೯-೬೬, ೪. ಪಂಜರ ; ಬೋನು : 


15 


20 


46 


ಪಿಂಜರಾಪೋಲು 


ಆ ಗಿಳಿಯು ಮೂಜುಮನೆಯ ಪಿಂಜರದಲ್ಲಿ ಕೂತು ಕುರುಷ್ವ ಲಿಂಗೆ ಪೂಜಾಂ 
ಲಿಂಗ ಪೂಜಾಂ ಎಂಬುತ್ತಿದೆ (ಸಿದ್ದರ. ಕ. ೬8-೨೧೧) ; ಹೊನ್ನ ವಹಾಣಿಕವ 
ನುಡಿ ಕಾಳಿ ತದಕಿನ ಪಂಜರದ ಮುನ್ನೆರಡು ಕುಳಿ ನುಡಿದಾವ ಹೆಬ್ಬಾಗಿಲಕ 
(ರೋಳಗೀ. ೧೯೪) ; ಆದಿಮಧ್ಯಾಂತವಿಲ್ಲದವನನ್ನು ಸಣ್ಣದಾದೀ ನಮ್ಮ 
ಮನಸ್ಸೆಂಬ ಪಿಂಜರದಲ್ಲಿ ಹೊಗಿಸಲಾರೆವು (ರೇಪೀ8ೌ. ೩9): ೫. ಒಂದು 
ಬಗೆಯ ಹಕ್ಕಿ : ಗಳೆಗಳಂಟಿಗೆ ಸಿಲುಕಿದವು ಏಕ್ಕುಳಿಗ ಪಿಂಜರ ಮಂಜರಿಗ 
ವಿನಾಂಬುಲಿಗ ಲಾವುಗೆ ಸರಲೆ ಬುಜುಲೆಗಳೆಚ್ಚ ವಿಂಟೆಯಲಿ (ಕೊರರಾ. 
೬೨೩೨೧). ೬. ಒಂದು ಬಗೆಯ ಕುದುರೆ. ೭. ಎಲುಬಿನ ಗೂಡು ; 
ಅಸ್ಥಿ ಪಂಜರ. ೮. ಬಂಗಾರ: ಚಿನ್ನ. ೯. ಹಳದಿಯ ಬಣ್ಣವಾಗಿ 
ಉಪಯೋಗಿಸುವ ಒಂದು ಬಗೆಯ ಖನಿಜ : ಹರಿದಾಳ. (ಸಂ.1 
ಪಿಂಜರಾಪೋಲು " ಪಾಂಜರಪೋಳ ” ನೋ. 
ಪಿಂಜರಿ,. ಹಿಂಜರಿ (ಕ್ರಿ). ಹಿಂದಕ್ಕೆ ಸರಿ: ಹಿಮ್ಮುಟ್ಟು : ಒಡನೆಯೆ 
ಸುಧ್ವಜನುಂ ಪಿಂಜರಿದರಿಯ ಕೈಯಂ ಕುಟ್ಟಿದ೦ (ಕಾಮಾಠೃ. ೪೩-2೬) : 
ಪಿಂಜರಿದು ಸಾವಿನತ್ತಲೆ ಪೋಪ ಪಯಣ: ? ತೆಗೆ. ತೆಗೆ, ಒಲ್ಲೆನ್‌ (6ಶ್ಶತ್ಕಾ" 
೧೯-೪೦೦). ಹಿ೦ಜರಿ : ಮಾನಕೆ ವರತಾನಿಷ್ಠರಂಜಿ ಹಿಂಜರಿದರೆ 
ತನಗೆಯೆ ಅಂಜಿ ಹಿಂಜರಿದರು ಭಾಪುರೆ ಎಂದುಬ್ಬಿ ಮೆರೆವನು ಖೋಡಿ 
(ಇಂತಾಶ. ೯೪-೩9) ; ಅವಳ ಧೈರ್ಯವೇ ಧೈರ್ಯ, ಯಾವುದಕ್ಕೂ ಹಿಂಜರಿ 
ಯುತ್ತಲೇ ಇರಲಿಲ್ಲ (60ಶೂ. ೩ಬ) : ಚಣಚಣಕೆ ವೈರಿಯ ದಳಂ ಬಲ 
ಗುಂದುತಳಿದುಳಿದು ಹಿಂಜರಿಯುತೋಡುಶಿದೆ ಲೆಕ್ಕಿಸದೆ ವೀರ ಪಾರ್ಥನ 
ವೀರವಾಣಿಯಂ (ಶತ್ರಾಂಗೆ. 64-೨೨೮೯). 
[ಏಂ (ಆ ಪಿನ್‌) + ಜರಿ, ( ಸರ್ಮಿ)) 
ಪಿಂಜರ್ಕಿ (ನಾ). ಒಂದು ಬಗೆಯ ಸರ್ಪ: ಪಿಂಜರಿ ಕಂಧರಕೋಟ 
ಧನಂಜಯ ಪಾಂಡುರ ₹€ಶಾಲಿ ಪಿಂಡಾಂಶುಕ ಚಿತ್ರಾಂಜನ . , , 
ಮುಣಿಂಜಯ ಸಮದಂಗಳಾದಿಯಾದಹಿನಿವಹಂ (ವೃಷಏ. ೩೦-೨೮). 
[ “ತೆಲು. ಪಿಂಜರ./ಸೆಂ. ಒಂಜರಕ ] 
ಪಿಂಜರ್ಲಿ (ನಾ). ೧. ಚೆನ್ನ ; ಬಂಗಾರ : ವಾಸವದಿಕ್ತಟಂ ಸಮೆದ ಮೂಷೆ 
. . ಸಮಾರನೇರಣಿಗನಾಗೆ ನಿದಾಘದ ದೀಪವರ್ಶಿಯೊಳ್‌ ಕಾಸೆ ತೆರಳ್ತ 
ಪಿಂಜರಿಯವೋಲ್‌ ಕಿಸುಸ/ಜೆ ತೆರಳ್ವಿನಂ (68ಫು. ೩-೬೦). ೨. ಬೆಳ್ಳಿ; 
ರಜತ: ` ಪಿಂಜರಿಯೆಂದು ಬೆಳ್ಳಿ” (ಕಕಸಾ. ೩೦-೬೨) ; ಪಿಂಜರಿಯ ನಗಮೊ 
. ಸಂಧೆಯಾ ರಂಜಿಪ ರಾಶಿಯೊ ತಾನೆನೆ ನಂಜುಂಡನ ಸದನಮೊಂದು 
ಸಲೆ ಶೋಭಿಸುಗುಂ (ಹಮ್ಮಾರೆ. 6-49) ; ಕೆಸುವೊನ್ನ ಪಿಂಜರಿಯ ಚೆಂದವಗಲ್ಲ 
ಕೋಂಟೆಯ ಮೂವಳಸಿನಗಟಂಂದೊಳಗೆ . . - ಸಿಂಗರದೊಂದು ದೇಗುಲಂ 
ಕಣೆಡ್ಡಮಾಗಿ ರೆಂಜಿಕಂಂ (ರಮಾಕ್ಕ. ೫೪-೧೪). [-೦ಸಂ. ಪೀಜರ] 
ಪಿಂಜರ್ಮಿ (ನಾ). ಮೇಲ್ಯಟ್ಟು : ವಿತಾನ : " ಪಿಂಜರೀ. _ಮೇಲ್ಮಟ್ಟು" 
(ಕಾಶಕ್ಕ. ೨೮೦). (ಸೆಂ. ಪಿಂಜರೀ 9) 
ಪಿಂಜರಿತ (ಗು). ೧. ಹೊಂಬಣ್ಣದಿಂದ ಕೂಡಿದ ; ಹಳದಿ ಮಿಶ್ರಿತ 
ಕೆಂಪ್ರಬಣ್ಣದ : ಆಭರಣದ ಮಾಣಿಕಂಗಳ ಪೊದಟ್ಟರುಣಾಂಶುಗಳಿಂದ 
ಮಂದು ಪಿಂಜರಿತಪಿಶಂಗಿತಾರುಣಿತದಿಜ್ಮುಖಮಾದುದು ತನ್ಮಹೋತ್ಸವಂ 
(೪೦ಫ. ೭-೧೦೪) ; ಸುರೆಭಿವುಲಯರುಹಪಂಕಪಿಂಜರಿತ ರಜಶಶುಕ್ತಿಕೆಗಳಿಂ 
(ಶಂಕಾಮಾ, ೧೨-೨ ರ); ಕಿಂಜಲ್ಕಮಂಜರೀಪಿಂಜರಿತದಿಶಾವಲಯಂ (ಹತಕಾ- 
ಶಂ. ೨೩೦). (ನಾ). ೨. ಹಳದಿಮಿಶ್ರಿತವಾದ ಕೆಂಪುಬಣ್ಣವುಳ್ಳುದು; 
ಹೊಂಬಣ್ಣವುಳ್ಳುದು : ವಿಯತ್ತಳಂ ಬಗೆದು ನೋಟಕ್ಚೊಡೆ ನಾಡೆ 
ಪತತ್ಚತತ್ರಿಜರರ್ಭುರಿತವೆು ದಿಕ್ತಟಂ ರಿಪುನ೦ಾಧಿಪರಕ್ತ ಧುನೀಪ್ರ ವಾಹಪಿಂಜರಿ 
ತವೆ? ಬೀರವಂಂ ಪೊಗಬ್ಬನೇವೊಗಲ್ವಿಂ ಕದನತ್ರಿಣೇತ್ರನಾ (ಕಂಠಂ. ೧೪-೪); 
ಮೇಣಲ್ಲಲ್ಲಿ ವಂಜುಮೆಯು ರೆವಿಕಿರಣರಾಗದಿಂ ಕಿಂಜಲ್ಮಪಿಂಜರಿತಮಾಯತ್ತು 


(ಶ್ರೀರಾಮಾ. ೨6೮-೮೦). [ಸೆಂ.) 


೫೫೮೭ 


ಪಿಂಜಾರಿಕೆ 


ಎಂಜರಿವಟ್ಟಲ್‌ (ನಾ). ಬೆಳ್ಳಿಯ ಬಟ್ಟಿಲು : ಪಿಂಜರಿವಟ್ಟಲೊಳ್ಳೆ ಉಪ 

ಸೀಧುವನೀಂಟುತೆ ನೋಡಲಲ್ಲಿ ಮೇಣ್ಮಂಜುಮುಖೇಂದು ಬಿಂಬಿಸೆ ಸುಧಾ 

ರುಚಿ ಸಿಲ್ಮಿದನೆಂದು ನೋಟ್ಬ ತತ್ಕಂಜದಳಾಕ್ಷಿಯಂ (ಉದ್ಯಟ, ೩-೬೪)- 
[ಹಿಂಜರ್ಮಿ « ಬಟ್ಟಲ್‌) 


5 | ಪಿಂಜರಿವೆಟ್ಟ, ಪಿಂಜರಿವೆಟ್ಟು (ನಾ). ಬೆಳ್ಳಿಯ ಬೆಟ್ಟ; ರಜತಾದ್ರಿ : 


೬ «ls 


30 


1 ರಜತಾದ್ರಿಯಕ್ಕು ಹಿಂಜರಿವೆಟ್ಟ ವೆನಲು ” (೪೫, ೬೬). ಪಿಂಜರಿವೆಟ್ಟು: 
* ಪೀಜರಿವೆಟ್ಟಿಂದು ಬೆಳ್ಳಿವೆಟ್ಟಂ ” (ಕತತಾ. ೪೪-೪೩), ಪಿಂಜುಂ ರೂಪಿನ 
ಲೀಗದೊಂದಂ ಪರಿಜಂ ತಾಳ್ಸೆಲ್ಲರಂ ರಕ್ಷಿಸಲ್‌ ನಂಜಿ: ಪಂಜರಿವೆಟ್ಟನೇ 
ವಂಅ್‌ತದೇಂ ಕಂಗೊಳ್ಳನೋ ಮೈಮೆಯಿಂ (ಕ್ಯುಸೂರು. ೨-೦೩). 

[ ಪಿಂಜರ್ಮಿ + ಬೆಟ್ಟ) 

ಏಂಜರಿವೆಟ್ಟು ' ಖಂಜರಿವೆಟ್ಟ' ನೋ. 

ದಿಂಜರಿಸು (ಕ್ರಿ). ಹೊಂಬಣ್ಣದಿಂದ ಆವರಿಸು,-ವ್ಯಾಪಿಸತಿ : ಜಂಬ 
ದ್ವೀಪದ ಮೇರುವಿನ ಸಮುಕ್ಷದೊಳು. ಸಂಜನಿಯಿಸಿದಾ ಜಂಬೂಘಲರಂಚಿ 
ಪಂಜರಿಸಿದುದೋ ಭುವನತಳಮನೆನೆ ರಂಜಿಸಿದುದು ಕಳ್ತಲೆ (ಇಯ. 
೦೩-೬೨). (ಖಂಜರೆ « - ಇಸ್ಮು) 

ಏಂಜಲ, ಪಿಂಜಳ (ಗು). ೧. ಅತಿಯಾಗಿ ದಿಗ್ಭ್ರ ಮೆಗೊಂಡ; ಕಂಗೆಟ್ಟ; 
ತಬ್ಬಿಬ್ಬಾದ. ಪಂಜಳ: (ನಾ). ೨. ಧೂಳು; ಹುಡಿ: ಅಂಜನ 
ಗಿರಿಯಂ ಚೂರ್ಣಿಸಿ ಹಿಂಜಳಮಪ್ಪಂತೆಯದಂ ಮೆಯ್ವುತ್ತ ದವೋಲ್‌ ರಂಚಿಪ 
ಚಾಂಡಕರಂಡದೊಳಂಜನಮಂ ತುಂಬಿ ಬೊಮ್ಮುನಿರಿಸಿದನೋ .. ... 
ಎಂಬಂತೆ ದಿಕ್ಮಕ್ರದೋಳ್‌ 6ಳಾಭೀಳಮಹಾಂಧಕಾರವೆಸೆಗಂಂ (ತಲಾ. 
೩-೦೪). [ಸಂ.) 

ಪಂಜಳ 'ಪಿಂಜಲ' ನೋ. 

ಪಿಂಜಳಕ (ನಾ). ಧೂಳು; ಹುಡಿ: “ ಧರಣೀಸಮಂತ್ನಿತಂ ಪಾಂಸಂ 
ರೇಣೂಚೂರ್ಣಾಭಿಧಾನಕಂ ಕ್ಷೋದಂ ಧೂಳಿ ರಜಂ ಪರಾಗಮೆಂದಿವು ತೆರಳು 
ಪುದಿದಿರ್ದುದಕ್ಕುವುದು ಪಿಂಜಳಕಂ ” (ನಸ್ತುಳೋ. ೪೦-೦೩) 

(ಸೆಂ. ಪಂಜಲಕ] 

ಪಿಂಜಾರ. ಪಿಂಜಾರಿ (ನಾ). ೧. ಹಿಂಜುವವನು ; ಹೆಕ್ಕುವವನು: 
“ ಪಿಂಜಾರ! ಇ ಹಿಕ್ಕುವಂ” (ಉಾಕಕ್ಕ. 360). ೨. ಅರಳೆಯನ್ನೂ 
ಬಿಡಿಸುವವನು, - ಹಿಂಜುವವನು: “ಪಿಂದಾರಃ -_ಅರಳೆಯನೆಕ್ಕುವಂ” 
(ಕಾತಳ್ಳ. ೨೩೩); ಕುಂಬಾಜ ಹೊಟ್ಟೆಯಳಿ ಪಿಂಜಾರ ತಾ ಹುಟ್ಟಿ ಕಂಂಭಿಕುಂಭಿ 
ಗಳನಳಿಯುತ್ತ ಕುಂಭಿನಿಯೊಳಿಂಬುಗೊಂಡಾನು (ಸರ್ನೂ,. ೦೦೪೪); ಅವತಃ 
ನಿದ್ದೆ ಹೋದಾಗ ತುರುಗಳು ಊರ ಪಿಂಜಾರನ ಹೊಲ ಹೊಕ್ಕು ಬೆಳೆ 
ತಿಂದುಬಿಡುವುವು (ಕರತ- ೭೦೪); ನಮ್ಮ ದೇಶದಲ್ಲಿ ವಸ್ತ್ರವನ್ನು ಹುಟ್ಟಿಸಾವ 
ಕೆಲಸದಲ್ಲಿ ಪಿಂಚಾರ ... ನೇಕಾರ ವಂಂಶಾದ ಕೈಕೆಲಸದವರು ಬೇರೆಬೇರೆ 
ಭಾಗಗಳನ್ನು ವಹಿಸಿಕೊಂಡು ಅಷ್ಟೇ ಮಂಗಿಸುತ್ತಾ ಹೋಗುತ್ತಾರೆ 
(ಕುಂಬಯಿ- ೩-೨೩). ೩. ಸೇವಕ ; ಗುಲಾಮ; ಆಳು: ಸಾವಿರ 
ಕಂದುರೆಯ ಸರದಾರ, ಮನೆಯ ಹೆಂಡತಿಗೆ ಪಿಂಜಾರ (ಸಂಪ. ೦೩). 
ಪಏಂಜಾರಿ: ೨. ಪಿಂಚಾರಿಯರು ಪಸಾರಿಯರೂ , . . ಮೊದಲಾದ ವಾವಾ 
ಜಾತಿ (3ೌಗಂಛಿ. ೬-೪). ೩. ಪಲ್ಲಕ್ಕಿಯ ಮೇಲ್ಮುಸುಕು, 
ಆಚ್ಛ್ರಾದನೆ : “ ಪಿಂಜಾರಿಃ ಎ ದಂಡಿಕೋರ್ಧ್ವ್ವಾಚ್ಛಾದನಂ ೨ (ಕಾಕಳ್ಕ. 344). 

[4_ಓಂ. ಪಿಂಜಾರ, ಮರಾ. ಪಿಂಜಾರೀ) 

ಪಿಂಜಾರಿ 'ಪಿಂಜಾರ' ನೋ. 

ಪಿಂಜಾರಿಕೆ (ನಾ). ಅರಳೆಯನ್ನು ಹಿಂಜುವ ಕೆಲಸ ; ಹಾಸುಗೆ, ಗಾದಿ 
ಮೊದಲಾದುವುಗಳನ್ನು ಮಾಡುವ ಕೆಲಸ,-ಉದ್ಮೋಗ : ಸಂಯುಕ್ತ 
ಪ್ರಾಂತದ ಹೊರತಾಗಿ ಉಳಿದ ಕಡೆಯಲ್ಲೆಲ್ಲ ಒಹುಶಃ ಪಂಜಾರಮ 
ಮಂಿಸಲ್ಮಾನನೇ ಇರುವುದರಿಂದ ಈ ಪಂಜಾರಿಕೆಯ ಉದ್ಮೋಗವು 


ಪಂಜಾವಳಿ 


ಮುಸಲ್ಮಾನರ ಆಳಿಕೆಯಲ್ಲಿ ಉದಯವಾಯಿತೆಂಬುದಾ ಸ್ಪಷ್ಟವಾಗುವುದು 
(men. ೨೩). [ಪಿಂಜಾರ 4 -_ಇಕೆ) 

ತಿಂಚಾವಳಿ (ನಾ). ಒಂದು ಬಗೆಯ ವಸ್ತ್ರ: ಮಲಯಜ ಶ್ರೀಗೌರಿ 
ಗೆಣೆಯುಂ ... ಚಂದ್ರಾತಪಂ ಭೂತಿಕಕಮುಂ ಮಣಿವಟ್ಟು ಪಿಂಜಾವಳಿಯು 
ಸಂಧ್ಯಾರಾಗವುಂ ಕೈದೊಡಕುದಯರಾಗ (ಬತತ. 00-39). 

[? + ಪಕ್ಮ ( ಎವಾ) 

ಹಿಂಜಿ, 'ಏಂಜ್ಕು' ನೋ. 

ಕಜೆ. ಹಿಂಜಿ (ನಾ). ಅರಳಿಯ ಸುರುಳಿ; ಹಂಜಿ: (೪). ಹಿಂಜಿ: 
ಜತ್ತಿಯ ಹಿಂಜಿ (81iver)ಯಂಲ್ಲಿ ಎಳಿಗಳಿಲ್ಲವು ಅಸ್ತವ್ಯಸ್ತವಾಗಿ ಇದ್ದರೆ 
ಉಪಯೋಗವಎಲ್ಲ (ಕಾಂಶ್ರ. 1, ೪0೭): ಹಾಸುಹೊಕ್ಕಿಗೆ ಪಕ್ಕಾದ. ಗಂಜಿಗೆ 
ಹಿಂಜಿಯಾದ, ನನ್ನೀ ಕೈಲಾಳಿಯ ಮಗ್ಗಕ್ಕೆ ಪಂಜಾದ ನನ್ನೂರಿನ ಒರಿಯ 
ರೆಲರ ಕ್ಷಮಾಪಣೆ ಹಾಗೂ ಆಶೀರ್ವಾದ ಕೋರುತ್ತೇನೆ (ಇತ್ನೂರು. ರೀ. 
೦೩). [ ಸಂ. ಖಂಜು ] 

ಕಿಂಜು,, ಹಿಂಜು (ಕ್ರಿ). ೧. ಬೇರೆ ಬೇರೆ ವಾಡು: ಎಭುಗಿಸು: 
“ಏಂಜು-ಪೃಥಕ್ಕರಣೇ” (ಕಕುರಾ); ಹೊಂಜಾಳಿಗೆಯನಿತ್ತ ರಂಗಶೇಖರ 
ಗಾಗ ಪಂಜಿ ಮನ್ನಿಸಿದ ಮೇಳವನು ಸಿಂಜಿನಿ ಶಿಖರಿಣಿಯರಿಗೆ ಮತ್ತೊಲಿದ 
ಪರಂಜಿಯಾಭರಣವನಿತ್ತ (೪ರಕ. ೧೩-೧೪೫). ವಿ. ಅರಳೆಯನ್ನು 
ಹೆಕ್ಕು,__ಬಿಡಿಸು-ಚೊಕ್ಕಟ ಮಾಡು : “ಪಸುಗೆಯೊಳ್‌ ಕಾರ್ಪಾಸ 
ವಿವರಣಮೊಳಂ ಪಂಜು” (ಕಾಮಂ. 96). ೩. ಬೇರೆ ಬೇರೆ 
ಯಾಗು ; ಬಿಡಿಬಿಡಯಾಗು ; ವಿರಳವಾಗು ; ದೂರವಾಗು : 
ಮಂಜು ಮಂಸುಂಕೆ ಕೊಂಕುಗೊನರಿಂ ಮಸುಳೆ.ಇ್ಲಂಡ ಬಿಸಪ್ರಸೂನಮೋ 
ಪಿಂಜದೆ -ಪೂಣ್ಣು ಪೊಣ್ಮೆ ಪೊಗೆಸುತ್ತಿದ ಪುತ್ತಳಿಯೋ . . . ಎನಲ್‌ 


6860. ೩-೩೦). ಹಿಂಜು ೧. ಮೋಡವ ಹಿಂಜಿ ಜನರಿಗೆ ಅಂಜಿ 
ರವ ಅಡಗಿದನಂದು (ಅರಳು: ೦೪೪-೦೫). ೨. ಹಿಂಜಿದರಳೆಯ 
ಹಿಂಡೊ ? ಐರಾವತದ ದಂಡೊ ? ಮಂಜೊ ? ವಂಟೆಯ 


ಶಲೆಯಾ ಬಂಡೆಯಲ್ಲೇನ ನಾ ಕಂಡೆ? (ಆ9ಕೇ- ೯-0೦೩); ತೆರೆತೆರ್ರ 
ಯಾಗಿ ಹಿಂಜಿದ ಅರಳೆಯಂತೆ ಮೋಡಗಳು ತೇಲಿ ತೇಲಿ ಹೋಗುತ್ತಿ 
ದ್ಹವು (ಗಾಗು- ೬) ; ಶಾಂತಾಳು ಹಿಂಜಿದ ತತ್ತಿಯಂತೆ .. - 
ಒಂಡೆಗಲ್ಲಿನೊಳಗಿಂದ ತಿಳಿನೀರು ಜುಳು-ಜುಳು ಹರಿದಂತೆ ನಕ್ಕದ್ದೂ 
ಕೂಡಿತು (ಆಶಾ. ೦೦೮); ಹಳತಂ_ಹೊಸತನು ಹಿಂಜಿ ಹೊಸೆದು ಹೊತ್ತಿಸಿ 
ಹಿಡಿದ ಶಾಂತಿ-ಪಣತಿ (ಶಂಕು. ೩೦-೧೦) : ಹಿಂಜಿದ ಹತ್ತಿಯ ಚೂರುಗಳ 
ತಿರುವ ಮೋಡದ ಚುಕ್ಕೆಗಳು . . . ಕಾಣಿಸಿಕೊಳ್ಳುತ್ತವೆ (ಹಸುಹೊ. ೨೩೩)" 
೪. ತೆಳುವಾಗು ; ಚೊಕ್ಕಟವಾಗು ; ಶುದ್ಧವಾಗು : ಕಸರು ಕಳೆದೃ 
ತಮ ಹಿಂಜಿ ಬಂತು ರವಿಕಿರಣ ನೂಲುವಂತೆ (8ಕಳು- ೪೪-೮); ಹೊಗಿ 
ಮೋಡ ಹಿಂಜಿ ಕಣ್ಮರೆಯಾಗಂವಂತೆ ನೆನಸಿದ ರೂಪ ಹುಡಿಯಾಗುತಿದೆ 
(ಉಯ್ಮೂ6. ೪-೦); ಮುತ್ತಿದ ಚದರಿ, ಹಿಂಜಿ ಹೋಗಿ 
ಸಾಂದ್ರ ಚಂದ್ರಿಕೆ ಚೆಳಬ೩ ನಂ (oe. 11, ೨೦೪). ೫. ಬಟ್ಟೆಯ ಎಳೆ 
ಗಳು ದೂರವಾಗು ; ಜಾಳಎಂಗು; ಮೊನ್ನೆ ತಾನೇ ತೆಗೆದುಕೊಂಡ 
ಹೀರೆ ನೀರಿಗೆ ಹಾಕಿದ ಕೂಡಲೆ ಹಿಂಜಿ ಹೋಯಿತು (6ಂ). ೬ 
ಎಸ್ತಾರ ಮಾಡು ; ವಿಸ್ತರಿಸು : ಓಡುತ್ತಿರುವ ಕುದುರೆಯ ಒಂದು 
ನಿಮಿಷವನ್ನು ಹಿಂಜಿ ಹತ್ತು ಘಂಟೆಯ ಕಾಲವನ್ನಾಗಿ ಮಾಡಬಲ್ಲೆನಾದರೆ 
6ನ. 1, ೨೫೭). ೭. ಸೂಕ್ಷ್ಮವಾಗಿ ಪರಿಶೀಲಿಸು ; ಕೂಲಂಕಷ 
ವಾಗಿ ವಿಚಾರ ವಖಡು : ಈ ಪ್ರಶ್ನೆಯನ್ನು ಇನ್ನೂ ಅಷ್ಟು ಹಿಂಜಿ 
ಮೋಟಡೋಣ (ಮಾತಾದ. ೪೫: ಎರಡೂ ಶುತುಗಳು); ತನ್ನ ಚಿಂತೆಗಳ ಒಳಪದರೃ 
ಗಳಮ್ಮ ಹಿಂಜುವುದರಲ್ಲಿ ಒಂದಾದಳು (ಕೂಕುರಾ. ೨0); ನನ್ನೆ ಬುದ್ಧಿ 
ಗೇಮೋ ದೌರ್ಬಲ್ಯ ಬಂದು . . . ಸಣ್ಣಮಾತನ್ನೇ ಹಿಡಿದು ಹಿಂಜುತ್ತಿದೆ 


ಮೋ 


1% 


< 


ಇ 


8 
ಐ 


ಪಿಂಡ 


(ಶಕಂಠಾ. ೨೬): ಈ ಹಾಡನ್ನು ಹಿಂಜಿ ಅರ್ಥ ಮಾಡಿ ನೋಡಿದರೆ ಈ 
ತೊಡಕು ಬಗೆಹರಿದು ಹೋಗುವುದು (ಳನ್ನಳಾ. ಇ೫). 


[ದೇ.॥ ಮಲ, ಪಿಚ್ಚು, ಪೀಚ್ಚೆ ; ತೆಲು. ಪಿಂಜು] 
ಪಿಂಜ್ಕು. ಪಂಜಿ, (ನಾ). ಹೀಚುಗಾಯಿ : ಮಿಡಿ: (9). ಪಂಜಿ: 
“ ವಿಂಜಿ ತೀರ ಸಣ್ಣ ಕಾಯಿ ” (ಕಾಸಳೋ. ೧೫). ' ಪೀಚ್ಮು' ಪರಾ. 


|ದೇ.ಕ ತಮಿ. ಏಣಣ್ವು ; 
ಪಿಂಜೂಲ (ನಾ). ದರ್ಭೆಗಳ ಕಟ್ಟು : 
ತುಂಬಿಕೊಂಡು ದರ್ಭೆ ಪಿಂಜೂಲಗಳನ್ನು 


ಮಲ. ವಣ; ತೆಲು. ಪಿಂದಿಯ. ಪಿಂದೆ] 
ಮುತ್ತೂಗದ ದೊನ್ನೆಗಖಲ್ಲಿ ನೀರು 
ಹಿಡಿದು ಮಂತ್ರಜಲವನ್ನು 


ಪ್ರೊಕ್ಷಿಸುತ್ತ ಬಂದರು (ಮಹಾಣ. ೯೮). [ಸಂ.] 
ಪಿಂಜೂಪ (ನಾ).ಕಿವಿಯ ಮಲ: ಗುಗ್ಗೆ. [ಸಂ.] 


ಪಂಜೆ, (ನಾ). ನೆರಿಗೆ ಹಾಕಿ ಕಟ್ಟಿದ ಕಚ್ಚೆ. " ಪಂಚಕಚ್ಚೆ' ಪರಾ. 
ಪಿಂಜೇ ಹಾಕಿ ಧೋತ್ರವನ್ನುಡ್ಲುಒಳ ಅಂಗಿಯ ಮೇಲೆ ಬರುವಂತೆ 
ಮಡಿಕೆಗಳನ್ನು ಒಳಸೇರಿಸು, ಸಿಕ್ಕಿಸು : (ಸ್ಮಾಂತರ್‌). 
[ ~ ತೆಲು. ಹಿಂಜೆ, ಪಿಂಜಿಯ ] 
ಪಂಜೆ, `ಪಿಂಚೆಯ' ನೋ, 
ಪಂಜೆ, (ನಾ). ೧. ಬಾಧೆ ; ನೋವು. ೨. ಅರಿಸಿನದ ಪುಡಿ. ಹುಡಿ. 
೩. ಅರಿಸಿನದ ಬಣ್ಣ : ಮಯ್ಯ. ಬಣ್ಣಮೂಂ ಪುಣ್ಯಮುಮರಿಸಿನದ 
ಪಿಂಜೆ(ಶಾಕಾಂ. ಜಿ]ಯಂತೆ ಪಂಜಿ ಪೋಕುಂ (ಆರನೇ. ೩-೪ ವ). ೪. ಅರಳಿ; 
ಹತ್ತಿ. ೫. ಬೆತ್ತ ; ಸೆಳೆ. [ ಸಂ. ಪಿಂಜಾ] 
ಪಿಂಜೆಅಂಗು (ನಾ). ಹಿಂಭಾಗದ ಸೆರಗಂ : ಪೊಂಜೆಳೆ. ಪಿಂಜೆಆಂಗು 
(ಕರ್ಮಾತು. ೯೩ ಪ್ರಯೋ). 'ಮಂಂಜೆಟಿಂಗು' ಪರಾ. 
[ಪಿಂ (5 ಪಿನ್‌) + ಸೆಅಂಗು ] 
ಪಿಂಡ (ನಾ). ೧. ಮುದ್ದೆ ; ಉಂಡೆ : ಕುಂಡಲಿಯ ಕಂಡಾತ ಹೆಂಡತಿಗೆ 
ಒಲಿಯಂವನೆ ಕಂಡಿತದೊಳಿಪ್ಪ ಶಿವಯೋಗಿ ಮಾಂಸದ ಪಿಂಡಕೊಲಿಯುವನೆ 


(ಸರ್ನಕ್ಣಿ. 808). ವ. ಗುಂಪು; ಸಮೂಹ: "ಪಿಂಡಂ ಸಲೆ ಸಂತೆ 
ನೆರವಿ ಜಾಳಿಗೆ ತೆಮ್ಮಲ್‌” (೪0ಳಂ. 90೬); ಅದೇಂ ಕಣ್ಣೊಳಿಸಿ 
ದುದೊ ಎನ[ಕ್ಷ]ತ್ರಕಚ್ಛತ್ರಪೀಡಂ[ಶಾಕಾಂ. ಸಿಂಧಂ) (ಕಂಪ. 
೦೩-೩೮) ;  ರವಿಹಯಲಾಲಾಪಿಂಡಂ ದಿವಿಜನದೀಫೇನವನಾಲೆ 


ಎಂಬಿನಮುಲ್ಲಲ್ಲಿಗೆ ಧೆವಳಾಂಬುದಪಟಲಮೆಸೆದುದು (9ಗಂ. ೪-೬೧). ೩. 


ಆಹಾರ; ಉಣಿಸು: ರುಚಿಯಲ್ಲದ ಪಿಂಡಂ ಕುದಿರೆಗೆ ತಾಂ ಪೊಲ್ಲದೆನಿಪ 
ಕವಳಮನಿಷ್ಟಂ (ಅಕ್ಕಕಾ. ೭-೦೦); ದಂಡ ತಬ್ಬಸುತ ಪಂಡ ಗಳಿಸಿ 
ಉಂಡಾಡಿಭಟ್ಟನಾಗಿ . . . ದಪ್ಪ ಅಕ್ಷರದ ಪದವಿ ಪಡೆದು ಇಹೆ ಮೇಲು 


ಸಾಲಿನಲ್ಲಿ (96%. ೪೨೯-3); ನಾವುಹೀಗೆ ಮತ್ತೊಬ್ಬರು ಹಾಕಿದ ಪಿಂಡವನ್ನು 
ಶಂದುಕೊಂಡು ಸದಾ ನರಕವನ್ನು ಅನುಭವಿಸದಂತೆ ಬೇಗ ಏನಾದರೂ 
ಏರ್ಪಾಡು ಮಾಡು (ಆಕಾ. ೨6). ೪. ಒಂದು ಸಲಕ್ಕೆ ನಂಂಗುವಷ್ಟು 
ಆಹಾರ ; ತುತ್ತು: ಕಬಳೆ: ಒಂದು ಅನ್ನದ ಪಿಂಡವನ್ನು ನನ್ನನ್ನು 
೪ಸಲು ನೀಡುವವರಿಲ್ಲದಾಗ ಅದೇ ಸುಖವಾದ ಸುಲಭ ಹಾದಿ ಎಂದಂ 
ಕೊಂಡಿದ್ದೆ (೩ರ: ೩೧೧): ೫. (ದೇವತೆಗಳಿಗೆ, ಪಿತೃಗಳಿಗೆ ಅರ್ಪಿಸ 
ಲಾಗುವ) ಅನ್ನದ ಮುದ್ದೆ; ನೈವೇದ್ಧ: ಕುತ್ತಮಂ 8ಡಿಸುವ 
ನಿಮಿತ್ತ ಚಂಡಿಕೆಗೆ ಪಿಂಡಮನಿಟ್ಟುಂ ರೌದ್ರದೇವತೆಗಳಂ 
ಕೊಂಡಾಡಿ ದುಃಖದಿಂದಾಳುತ್ತಂ ಮುಳುಗುತ್ತಂ ಇಪ್ಪರು (ಕಾಸ್ಮಟ. 
೪೭-೪); ಇವನಿಂದ ಸತ್ತ್ವ ಮ್ಮಾಲ ಅಷ್ಟು ಪಿಂಡಾ ಕಂಡೇವು ಅನ್ನೋ 
ಒಂದು ಭರಮ ಹುಟ್ಟಿತದ (ಗತಾಯ. ಎ೦೭). ೬. ಗರ್ಭದಲ್ಲಿರುವ 
ಭೂ ಉಣ : ಅಂಡಜವೆಂಬ ತತ್ತಿಯೊಡೆದು ಪಿಂ(ಕಾಕಾಂ. ಬಂ]ಡ 
ಪಲ್ಲಟವಾಗಿ ಗಂಡ ಗಂಡರನಜಹಿ ತೊಳಲಿ ಬಳಲುತ್ತೆ ದಾರೆ (ಅವಕ. 
9-೦೩) ; ಕ್ಷಯರೋಗದ ರೋಗಾಣುಗಳು ಶಾಯಿಯಿಂದ ಹಿಂಡಕ್ಕೆ 


ಪಿಂಡಂಗೆಯ್‌ 


(೫06೪9) ಹೋಗುವುದಿಲ್ಲ (60ರೋ- 6 ಉಶೋರ್ಯಾಕ); ಮನುಷ್ಯನೊಡನೆ 
ಮನುಷ್ಯ ಶಿಕ್ಕಾಡಿ ತೀರ ಒಂದು ಪಿಂಡವನ್ನು ಸೃಷ್ಟಿಸಿಡಲಿಲ್ಲ (೨೨೦ರ. 
೫;:&6). ೭. ಶಿಶು; ಹಸುಳೆ; ಮಗು : ಜಗಕೆ ಚೋದ್ಮದ ತನುಜೆ 
ಜನಿಸಲು ಬಗದು ನಮ್ಮ ಯು ಹೆಸರೆನಿಡುವುದು ಅಗಣಿತದ ಗಂಡೊಂದು 
ಹಿಂಡವು ಜನಿಸುವುದು ಬಳಿಕ (ಉಕ. ಉಬಿ; ಅವ ನಿನ್ನ ಕೊಲ್ಲದೆ 
ಮಾಣ ಶಿಶುವೆಂದುದಾಸೀಸ ಬ್ಯಾಡ ಮಾಯ ಮಂತ್ರದ ಪಿಂಡವು 
(ತರನೋ. ೧೧-೨೩). ಲೆ. ದೇಹ; ಶರೀರ: “ತನುಃ, ತನೂಃ . . . 
ಪಿಂಡಂ, ಕ್ಷೇತ್ರಂ, ಗಾಶ್ರಃ, ಅಪಘನ।, ಮೂರ್ತಿಃ__ಈ ೧೭ ಶರೀರಂ” 


೫೫೮ 


(ಕರಡು. ಉ-೩೫೬) ; ಆ ಗುಂಗುಆ ಬಾಯಲ್ಲಿ ಕತ್ತರಿವಾಣಿ ಕಾಲಿನಲ್ಲಿ[' 


ಕಂಡೆಹ ಅಂಡದಲ್ಲಿ ಉಳಕೂಟ ಪಿಂಡವೆಲ್ಲವೂ ಅಸಿಯ ಬಳಗ (ಊನಾ. ಕ. 
9೩೩-೦೦೮); ಪಿಂಡವೆಂದರೆ ಶರೀರವು (£್ರಹ್ಮಳಾ. ೩೯೮ ೪೩೬). ೯. (ಶರೀ 
ರದ) ಒಂದು ಭಾಗ; ಅಂಗ: ೫೫೩೩ (ಮೆದಳು) ಎಂಬುದು 
ಶರೀರದ ಒಂದು ಪಿಂಡ (ಊೀಠಾತ್ಮ- 0೦೮). ೧೦. ದಪ್ಪ ; ಗಾತ್ರ: 
ಗೋಡೆಯ ಯೆತ್ತರವು ೩೦ ರಿಂದ ೫೦ ಘೂಟಿನವರೆಗೆ ; ಪಿಂಡವು ಸರಾಸರೀ 
ಮಾನದಿಂದ ೨೦ ಫಘೂಟು ಇರುತ್ತದೆಂದು ಹೇಳಬಹುದು (ಳಣಗೆ. 
8೨೩). ೧೧. ಗಟ್ಟಿಯಾದುದು. ೧೨. ಒಂದು ಬಗೆಯ ಸುವಾಸನಾ 
ದ್ರವ್ಯ; ಸಾಂಬ್ರಾಣಿ. ೧೩. ಕಬ್ಬಿಣ. 
ಹಿಂಡ ಒಗೆ ಶರೀರವನ್ನು ಬಿಡು ; ಸಾಯು : ದೂರದ ಊರಿನಿಂದ 

ಮಗ ಬರುವ ಹೊತ್ತಿಗೆ ಶೀರಾ ಸುಸ್ತಾಗಿದ್ದ ಅವರು ಪಿಂಡ ಒಗೆದು ನಡೆದಿ 
ದ್ವರು (ರೂಂ). [ ಸೆಂ. ] 

ಪುಡಂಗೇಯ್‌ (ಕ್ರಿ). ಮುದ್ದೆ ಮಾಡು; ಉಂಡೆಯಾಗಿ ಮಾಡು : ಆಕಾಶ 
ದೊಳ್ಳಂದ್ರನಂ ಮುನ್ನಂ ನಾಲ್ಮೊಗನೊಪ್ಪವಿಟ್ಟ ಬಗೆಯೋ . . ಚೆನ್ನಿಂ 
ಪೊಂದಿದ ಬೆಣ್ಣೆಯ ತೆಗೆದು ಪಿಂಡಂಗೆಯ್ದು ಮೇಲಿಟ್ಟನೋ (ಹಸರ. 
3-೩6). [ ಪಂಡ 4೬ ಕೆಯ್‌,] 

ದಂಡಕ (ನಾ). ಒಂದಂ ಬಗೆಯ ಸುಗಂಧವೆಸ್ತೂ ; ಲೋಬಾನ. (ಸಂ.] 

ಪಂಡಖರ್ಜೂರ (ನಾ). ಒಂದು ಬಗೆಯ ಖರ್ಜೂರ; ಮೆದುವಾಗಿ 
ಇರುವ, ಉತ್ತಮದರ್ಜೆಯ ಖರ್ಜೂರ: ಪಿಂಡಖರ್ಜೂರೆದಲ್ಲಿ 
ಬೇಸರಪಟ್ಟು ಹುಣಿಸೆಹಣ್ಮನ್ನು ಶಿನ್ನಲು ಬಯಸಿದವನೆಂತೆ ರಾಣೀವಾಸದ 
ಉತ್ತಮಾಂಗನೆಯರನ್ನು ತಿರಸ್ಕರಿಸಿ ನೀನು ಮುನಿಪುತ್ರಿಯನ್ನು ಬಯಸುವ 
ವನಾದೆ! ( ಕಾಳುಂಠ. 3೪-06): [ಪಿಂಡ « ಖರ್ಜೂರ] 

ಏಂಡಗಲ್‌ (ಕಿ ) ಗುಂಪಿನಿಂದ ದೂರವಾಗು ; ಒಂಟಿಯಾಗು : ನೆಗಲಟ್‌ 
ಕಳಸ್ವನಂ ಕಳಮದಿಂ ಕಳೆಮಕ್ಕೆ ವನಾಳಿಯಿಂ ವನಾಳಿಗೆ . . . ಪಿಂಡಗಲದೆ 
ಪಾಜುತಿರ್ಪುವಿದಿರುಂಬಟಸಿಯೆಂ ಶುಕಭೃಂಗ ಹಂಸಕೇಕಿಗಳ್‌ (8ಗಂ- 
೪-೮೭). [ ಏಂಡ್ಕ್ಮು 4 ಅಗಲ, 

ಹಿಂಡಗೊಳ್ಳು (ಕ್ರಿ). ಒಟ್ಟಾಗಿ ಸೇರು; ಒಂದಾಗು : `ಕಾವ್ಕಾಕ್ಷಿ'ಯ 
ಮುನ್ನುಡಿಯಲ್ಲಿ ನಾನು ಹೇಳಿದ ಮಾತು ಇಂದೂ ಹೇಳಬಹುದು ; ಜಾಶಿ 


ಅದೇ. ಆದರೆ ಒಗರು-ಪೊಗರು ಕಣ ಕಣದಲ್ಲಿ ಪಿಂಡಗೊಂಡಿದೆ (8ಂಮು- 


K 
ಥಾ 


iv, ಶಾಲ್ಕು ಕಾಕು): ನಿರ್ದುಷ್ಟಸತ್ತ್ವವು ನವನೀತದಂತೆ ಪಿಂಡಗೊಂಡ್‌ | 


ಮೂರ್ತಿಯಾಗಿ ರಾಜಸಿಕದ "ತಾನೇ ಈಶ್ವರ ' ನೆಂಬ ಅಹಂಭಾವಕ್ಕೆ 
ಮದ್ದಾಗುವವರೆಗೆ ಮಲೆನಾಡಿನ ಕತೆಯೇನು ? (ಶಂಜಶಂ. ೬ ಮುನ್ನು 8). 
[ಪಿಂಡ + ಕೊಳ್ಳು (< ಕೊಳ್‌) ) 
ಹಿಂಡಚ್ಚನೆ (ನಾ). (ಅರ್ಚನಾರೂಪವಾಗಿ ಮಾಡುವ) ಸಮೂಹ 
ನೃತ್ಯ ; ಮೇಳನರ್ತನ : ಪಂಡಿಶವನೇಜವನವಫಾರ್ತಂಡಂಗಾಲಂಬಿಹಾರ 
ಸೊಮನೋಮಾಲಂ ಪೆಂಡಿರ ಕುಚಕೋಕಚಯಂ ಪಿಂಡಚ್ಚನೆಯಾಡುವಂತೆ 
ನರ್ತಿಸಿತಾಗಳ್‌ (ಊಶ. ೨೨-೦೨). 'ಗೊೊಂದಳವೆಕ್ಕಣ' ಪರಾ. 
[ಪಿಂಡ್ಕು * ಆಚ್ಚನ್ಕೆ (.೬ ಅರ್ಚನೆ) ] 


45 


ಪಿಂಡಲುಾ 


ಪಿಂಡಚ್ಛೇದ (ನಾ). ಪಿತೃಗಳಿಗೆ ಪಿಂಡಪ್ರದಾನ ಮಾಡುವುದಕ್ಕೆ 
ಯಾರೂ ಇಲ್ಲದಂತಾಗುವುದು.-ಪಿಂಡ ಹಾಕುವುದು ನಿಂತುಹೋಗು 
ವಿಕೆ: ಮಗಳನೀವೆನಪ್ಪೊಡೆ ಕೆ ಡಗೂಸೆಂಬುದು ಪೆಆರೆ೧ಡವೆ ಮಗನ 
ನೀವೆನಪ್ಪೊಡೆ ಸಂತತಿಚ್ಛೇದಮಂಂ ಪಿಂಡಚ್ಛೇದಮುಮಕ್ಕುಮುದಣಜಂಂದೆನ್ನನೆ 
ಕುಡಲ್ವೇಟ್ಮುಂ (ಶಂಠಥಾ. ೩-೨೫ ನೆ). [ ಹಿಂಡ * ಭೇದ) 

ಪಿಂಡಜ (ನಾ). ಭ್ರೂಣದಿಂದ ಹುಟ್ಟಿ ಬರುವ ಮನುಷ್ಯ, ಪಶು ಮೊದ 
ಲಾದುವು :. ಆಕಾಶ ಒಂದಂಡಜ ಪೃಥ್ವಿ ಒಂದು ಪಿಂಡಜ ಎರಡಣ 
ಮಧ್ಯದಲ್ಲಿ ಪಕ್ಷಿ ಮಆಗಳನಿಕ್ಕಿತ್ತ ಕಂಡೆ (6ನತಂ. ೧೭೧-೭೬6); ಅಂಡಜ 
ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ . - - ಇಂತು ಎಂಬತ್ತು 
ನಾಲ್ಕು ಲಕ್ಷ ಜೀವರಾಸಿಗಳೊಳಗೆ (600ತೇ. 6-ಬ)- [ಸಂ.) 

ಪಿಂಡಪಾತ (ನಾ). ೧. ಪಿಂಡವನ್ನು ಕೊಡುವುದು. ೨. “ಭಿಕ್ಷಾಪಾತ್ರ 
ದಲ್ಲಿ ದೊರೆತ ಆನ * (ಕೈಕಾನಿ, ಏಶೃಕೆ. ಇ೩) : ಆವ ಪಿಂಡವನ್ನುಂಡವನೆ 
ಸುಗತ ನಿರುಪಧಿಶೇಷ ನಿರ್ವಾಣವಡೆದಪನೊ. ಅರಿಯಿರೆ ಆ ಪಿಂಡ 
ಪಾತದ್ಮಯಂ ಪಿಂಡಪಾತಾಂತರದಿನೆನಿತೊ ಆಯುಷ್ಯರಂ. ಯಶಸ್ಮರತರಂ 

- ಮಹಾಫಲತರಂ ! (ಕೈಕಾಂ- ೭೩-೨೩೪)- [ಸಂ 

ಪಿಂಡಪಾದ(ನಾ).ದಪ್ಪವಾದ ಕಾಲುಗಳನ್ನುಳ್ಳುದು; ಆನೆ.  [ಸಂ.) 

ಪಿಂಡಪ್ರದಾನ (ನಾ). ಶ್ರಾದ್ಧದಲ್ಲಿ ಪಿತೃಗಳಿಗೆ ಪಿಂಡವನ್ನು ಅರ್ಷಿ 
ಸುವುದು : “ನಿವಾಪಃ.-೧ ಪಿತೃದಾನಂ. ಪಿತೃ ಪಿತೃತ್ವವನ್ನು ಹೊಂದಿ 
ದವರು, ತೃಪ್ತಿಪಡುವದಕ್ಕೋಸ್ಕರ ಮಾಡಲ್ಪಡುವ ದಾನಂ, ತಿಲೊ:ದಕ 
ಪಿಂಡಪ್ರದಾನೆಗಳ ಹೆಸರು” (ಸಿರ್ಕಾಂತಿ. ೨೨೩); ಮುಂನೆ ತಂಮಡಿಯಕ್ಕ 
ಮೋಚಲಮಹಾದೇವಿಯರು ಸ್ವರ್ಗ್ಗಸ್ತರಾದವರ ಪಂಡಪ್ರದಾನದಲೂ ನೀರ 
ದೇವಾಲ್ಕದಲಾು - . - ಧಾರೆ ಎರ [ದ] ೧೨ ಡು (8%29.1887.೧೭೭-೮; 
2802): ಈ ಸಖನ ಕಳೇವರಮಂ ದಹಿಸಿ ಅಸ್ಥಿ ಯಂ ವಾರಣಾಸಿಯಲ್ಲಿ ಬಿಟ್ಟು 
ಗಯೆಯಲ್ಲಿ ಪಿಂಡಪ್ರದಾನಂ ಮಾಡಿ (ತನ್ನಕಾ- ೬-೧೩೪ ನ). 

[ ಪಿಂಡ ೬ ಪ್ರದಾನ] 

ಪಿಂಡಮರ್ದನ (ನಾ). ಮುದ್ದೆಯಾಗುವಂತೆ ಬಡಿಯುವುದು.-ಚಚ್ಚು 
ವುದು; ನಜ್ಜುಗುಜ್ಜು ಮಾಡುವುದು : ನಿನ್ನುಮಂ ಸೆಜ್‌ಗೊಂಡ 
ಕೊಂಡು ಪಿಂಡಮುರ್ದನಂ ಮಾಡದೆ ಬಿಡುವಿನೆ. ನೋಡೆಂದು ಪೊಂಗಅಶಕಿಯತಿ 
ಕೂರಂಬುಗಳನಾರ್ದೆಚ್ಚಂ (ಕಾಮಾಕ್ಕ. ೧೩೬-3೨೪): [ಪಿಂಡ 4 ಮರ್ದನ 

ಪಿಂಡಮೂಲ (ನಾ). ಕೆಂಪುಮೂಲಂಗಿ ; ಕ್ಕಾರೆಟ್ಟು : “ಪಿಂಡೀತತಂ- 
ಪಿಂಡಮೂಲ” (ಓತಂ- ೯೭): [ಸಂ.] 

ಪಂಡರಂಗ (ನಾ). ವಜ್ರದ ಹೊರಮೈ ಅಥವಾ ಹೊರಭಾಗದ ಕಾಂಶಿ: 
ಲಾಲಿಸ್ಸೆ ಬಾಹಿರದಿ ಪ್ರಜ್ವಲಿಪ ಪ್ರಭೆಯಿರಲು ಲೀಲೆಯಿಂ ತಿಳಿಯದನು 
ಪಿಂಡರಂಗವದೆಂದು ಬಾಲಾರ್ಕನಿದಿರಿನೊಳು ಪಿಡಿಯೆ ರತ್ನದ ಮಧ್ಯೆ ಛಾಯೆ 
ತಾ ತೋರುತಿರಲದು ಛಾಯರಂಗಮದೆಂದು (6ಕ್ಕಕಾ. ೧೦-೧೩) - 

[ಬಂಡ + ರಂಗ ] | 

ಪಿಂಡರಿಕೆ (ನಾ). ಮೊಳಕಾಲಿನ ಕೆಳಭಾಗ ; ವಿಸಾನಖಂಡ :. ಪ್ರತಿ 
ಹುಂಕಾರಕ್ಕೆ _ಪ್ರತಿಕ್ರಂದನದ ಸೆಳೆತಕ್ಕೆ ನಡುಗುವ ಕಾಲ ಪಿಂಡರಿಕೆಗಳು 
ಮೊದಲು ಅಧೀರವಾಗಿ ಬರುತ್ತ ನಿರ್ಧಾರವಾಗಿ ನಡೆಯಹತ್ತಿದವು. (6ಕ್ತರ್ಕ. 
4೪೩): ಪಿಂಡರಿಕೆಗಳಿಗೆ ಬಿದ್ದೆ ಬಾರಕೋಲ ಹೊಡೆತ ಕಾಲುಗಳನ್ನು 
ತ್ವರಿತವಾಗಿ ಓಡಿಸುತ್ತಿದ್ದವು (1. ಈ): 

[( “ಹಿಂ. ಪಿಂಡರೀ. ಪಿಂಡಲೀ ; ಮರಾ. ಪಿಂಡರೀ. ಪಿಂಢರೀ) 


ಪಿಂಡಲು. ಪಿಂಡಿಲು, ಹಿಂಡಲು. ಹಿಂಡಿಲು (ನಾ). ೧. ಮೊತ್ತ: 
ರಾತಿ: ತೊರೆದುಗುವ ತೋರಮೊಲೆಿಗಳನುಂಡು ಕಟು ಹಿಂಗೆ ಪಾಲ 
ಧಾರೆಗೆಳೊತ್ಕು .ನೊರೆಯ ಪಿಂಡಲು ವೊಂಗೆ (ಅಶಂಘ್ರ. ೪-೦೬ 6ಗ4)- 


ಹಿಂಡಿಲು: ೨. ಪೊದರು: ಮೆಳೆ: ಸಿಡಿಲಿನ ಕುಡಿನಾಲಿಗೆಯೊಲು ಫಮಿರುವೆ 


ಪಿಂಡಸ್ತ 


` ಖಡುಗ ಬರಲು ಕೈಕೊಂಡು . . . ಪೊಡೆದನಾ ಶಂಭುಕನೆಡಗಿರ್ದೆ ಬಿದಿರ 
ಪಿಂಡಿಲನೆತ (9085. ೧೩-೩೩) - ಹಿಂಡಲು : ೨. ಬಿದಿರಿನ ಹಿಂಡಲಿನಲ್ಲಿ ಅಡಗಿ 
ಕುಳಿತರೆ, ಯಾರಿಗೆ ತಿಳಿದೀತು ? ಹಿಂಡಲಲ್ಲಿ ಹುಲಿಯ ಹೆದರಿಕೆಗೆ ಗಂಟಿ 
ಸಹ ಬರಲಾರದು (ಕೃಕ್ಕಕೊ. ೩೦) ; ಕೊಳದ ಮೂಡಿಗೆ ಕೇದಕೆಯ ಹಿಂಡಲು 
ಇಲ್ಲವೇನವ್ಮೂ- ಆ ದಾರಿಯಲ್ಲಿ ನಡೆಯಿತು ನೋಡಿ ಎಂದಳೆು (ತದ್ಮತ. ೧3); 
ಗಡಿಬೇಲಿಯ ಮುಂಂಡಂಗದ ಹಿಂಡಲಿನಲ್ಲಿ ಕಣ್ಮರೆಯಾಗಿದ್ದ ಕಾಲುದಾರಿಯ 
ಸಮೆದ ಮಣ್ಣಿನ ಬೂದುಬಣ್ಣದ ರೇಖೆ (ಕುರೆನು. ಇ): ಹಿಂಡಿಲು : 
೧. ತನ್ನ ಮದುವೆಯ ಕೆಂಜಿಗೆ ಹಿಂಡಿಲನ ಕಡಿದು ನನ್ನೆ ಮೇಲೆ 
ತಳ್ಳುತ್ತಿದ್ದಾನೆಲ್ಲಾ ಎಂಬ ಸಿಡುಕೂ ಅವರ ಸಿಟ್ಟಿನ ನುಡಿಗಳಿಗೆ ಕಾರೆಣವಾಗಿತ್ತು, 
(ಕು6ತು. ೩6೩) - ೨. ಬಿದಿರ ಹಿಂಡಿಲ ಮುಳ್ಳು ಗುಜುಜು ನಿಟ್ಟಣದೊಳಗ್ಗದ 
ಕಾಲಗತ್ತಲೆಯೊಳಂ ಫೋಗಬೇಕಲಾ. . -ಪಾಪಿಗಳು (ಶೀಕ್ಕೆ ಫು- 9-06-0೬) ; 
ಬಿದಿರ ಹಿಂಡಿಲುಗಳಾವರಿಸಿ ಬೆಳೆದಿಹೆ ಬಿಂಡಿಲುಗಳೊತ್ತೊತ್ತಿ,ಲುಜುಬಿದ ತಂಡ 
ತಂಡದ ಬಳ್ಳಿ ಗಿಡು ಮೆಳೆ ಮೆಟ್‌ದುದೊಗ್ಗಿನಲಿ (ಕ್ರ ಜ್ಮಾಕ. ೪-೦೦); ಬೆತ್ತದ 
ಓಂಡಿಲು, ವಾಟಿಯ ಒಂಡಿಲು, ಬಿದಿರೆ ಹಿಂಡಿಲು, ಗುರಗಿ ಹಳು ಎಲ್ಲ 
$ಕ್ಕಿರಿದು -ಬೆಳೆದಿದ್ದು, ಯಾವಾಗಲೂ ಸರಲು "ನೀರು ಹರಿಯುತ್ತಿದ್ದ ತಾಣ 
(ಮಳೆಮು. ೬೩) - [ ಪಂಡ್ಮು * - ಅಲು (೭. ಅಲ್‌) ) 
ಹಂಡಸ್ಕೃ (ನಾ). ಜೈನ] ಧ್ಯಾನದ ಪದಸ್ಮ, ಪಂಡಸ್ಮ. ರೊಪಸ್ಥ 
ಮತ್ತು ರೂಪಾಶೀತಗಳೆಂಬ ನಾಲ್ಕುವಿಧಗಳಲ್ಲಿ ಒಂದು ; ಆತ್ಮ 
ಚಿಂತನೆಯಿಂದ ಸಂಸಾರಬಂಧನವನ್ನು ನಷ್ಟಗೊಳಿಸುವುದು : 
ಪದಸ್ಥಂ ಪಂಡೆಸ್ಮc ರೂಪಸ್ಮ್ಮಂ ರೂಪಾತೀತೆಂ ಎಂದು ಧ್ಯಾನಂ ಚತುರ್ವಿಧ 
ಮುಕನ್ಶಿ೦ (ಶಸಾರ. 8೭೩) - [ಸಂ.) 
ಏಂಡಳಿಗೆ (ನಾ). ಒಂದು ಬಗೆಯ ತೆರಿಗೆ, __ಸಂಂಕ : ಪ್ರತಿವರುಷವು 
ಪಿಂಡಳಿಗೆಯಾಗಿ ಶಿಣುವ ಗ ೧೮ (ರೂಕಾ. ೧೯೩೩, ಪಾಬೇರಿ. 6೨-೪; 1191)- 
(21 
ಪಏಂಡಟ್‌ (ಕ್ರಿ). ಗುಂಪು ಚೆದರಿ ಹೋಗು... _ಚೆಲ್ಲಾಪಿಲ್ಲಿಯಾಗು ; 
ಹಿಂದೊಡೆ : ದಿವಿಜಕುಜಂಗಳಾರವೆಗಳಾದುವು ಸಿದ್ಧರಸಂ ತಟಾಕಮಾದುವು 
ಸುರಧೇನು ಪಿಂಡಟ್‌ಯದೊಂದೆಡೆಯೊಳ್‌ ನೆರೆದಿರ್ಶುವು (ತುಕಾಮಾ೬-609) - 
[ ಏಂಡ್ಕು '* ಅಟ್ಮಿ ) 
ಪಿಂಡಾಂ:ತ (ನಾ). ದೇಹ: ಶರೀರ: ಪಿಂಡಾಂಡವೆಸೆದುದು ಸ್ಮೂಲಕಾರಣ 
ಸಂಕ್ಷ್ಮ ತನುವಿನಲಿ (ಹಂತಾ. ೯೭): ನಿಃಕಲ ಪರಶಿವನಿಗೆ ಮುನ್ನಿನಂತೆ ಜಗತ್‌ 
ಸೃಷ್ಟಿ ಮಾಡುವ ಲೀಲೆದೋಅಲು ಆ ವೃಷಭೇಂದ್ರನಿಗೆ ನಿನ್ನ ಸದ್ಮರ್ಮ 
ದಿಂದ ಪಿಂಡಾಂಡೆಗಳ ನಿರ್ಮಿಷು ಎಂದು ಪೇಳಲು (6 ರಸೂ. 1: ೬೨); ಎಂದು 
ಅಷ್ಟತನುಗಳು ನಿರ್ಮಿತವಾಗಿ ಪಿಂಡಾಂಡವಾದುವು ಅಂದು ಇಂದಾ ಪರಿಯಂ 
ತರ ಬಂದೆನಯ್ಕ ಬಹುಜನ್ಮಂಗಳಲ್ಲಿ (unode. ೩-೩) 
[ಪಿಂಡ + ಅಂಡ್ಕ) 
ಪಿಂಡಾಕ್ಷರ (ನಾ). ಸಂಯುಕ್ತ ವ್ಯಂಜನಾಕ್ಷರೆ: ಉಳಿದ ಪಿಂಡಾಕ್ಷರಂಗಳು 
ಆಕರ್ಷಣಕರ್ಮದೊಳಂ ಅಹುದು ಐಂಕಾರದಿಂದಂ ಸಾರಸ್ವೈತಸಿದ್ಧಿಯಕ್ಕುಂ 
(ಶ್ರತಿತ್ನಾ- ೦೦-೧೩) [ಪಿಂಡ 4 ಅಕ್ಷರ) 
ಪಿಂಡಾದಾನ (ನಾ). ಆಹಾರವಸ್ತು, ಪಡಿ ಅಥವಾ ಕೂಲಿಯನ್ನು 
ಕೊಡುವುದು: ೫೦ ಗದ್ಮಾಣ ಪೊಂನಂ ಪಿಂಡಾದಾನದಿಂದಂ ಧವರ್ಮ್ಮವತ್ತ 
ಳಿಯಿಂ ತಿಜುವಂತಾಗಿ ಧಾರಾಪೂರ್ವಕಂ ವಾಡಿ... ಕೆ ೧ಟ್ಟರ್‌ (29೬. 
21-11. 0೫೪-೬೩: 1304); ಸರ್ವ್ವಬಾಧಾಪರಿಹಾರವಾಗಿ ಪಿಂಡಾದಾನಎಗಗಿ 
ಕೊಟ್ಟರು (ಮೈಆ0. ೦೯೩೭, 90-38 ; 1226): ನಿಯಶಿ ಪಿಂಡಾದ೨ನ 
[ಕ್ರ)ಮದಿಂ ಸ್ಮಳವೃತ್ತಿ ಕ್ಷೇತ್ರನಿಳಯಂಗಳಂ . . . ಸರ್ವ್ವ್ವಾಬಾಧೆ ಪರಿ 
ಹಾರವೆನಿ೪ . .. [ಎಿಳ]ಸಜ್ಜಳಧಾರಾವೂರ್ವ್ವಕಂ ಪುನರ್ದ್ಮತ್ತಿ ಮಾಡಿ 
(ಕ923, ೩೫. ೨೦೬-೩೪; 3847); ಕಟ್ಟುಗುತ್ತಗೆ ಪಿಂಡಾದಾನಯಿ ಪಟ್ಮಣಕ್ಕೆ 


೫೫೯೦ 


10 


೩6 


೩6 ಹಿಂಡಾಲು (ನಾ). 


ಕೊಡಿ 


ಒಡಂಬಟ್ಟ ಕೊಟ್ಟರು (ಎಳ. ೫1೪, ಶುಳನ. ೪೨-೨೨ ೩ ತು. 1352). 
[ಖಂಡ 4 ಆದಾನ] 

ಪಂಡಾನೆ, ಹಿಂಡಾನೆ (ನಾ). ಹಿಂಡಿಗೆ ಸೇರಿದೆ ಅನೆ: ಶಂಕೆಲುಲ್ಲದೆ 
ಬಂದು ಪಿಂಡಾನೆಗಳೊಂದುಗೂಡಿ ಶಿಕ್ಷೋಪಕರಣಂಬೆರೆಸು ಎಂತ 
ಗಜಂಗಳಂ ವಣ್ಣಿ ಕೈಗೈದು ವೂರ್ವಾಸವಮನೆವಷ್ಟಂಭಿಸಿ ಸಂಭ್ರಮ 
ಮಿಗೆ ನೆರೆಪಿದಾಗಳ್‌ (ಣಜ. ೬-೧೧ ನ). ಹಿಂಡಾನೆ : ಗಜಘಟಾಪ್ರೆತಿ 
ಮಾನದಲಿ ಕೋದಂಬುಗೆಳು ಹಿಂಡಾನೆಗಳನೇಕೆಂಟನೊದೆದೋಡಿದವೆ 
(ಕುಪ್ಕಾತ- ೩-೧೨). [ಪಿಂಡ್ಕು--ಆನೈೆ? 

ಪಂಡಾಯು (ನಾ). [ಜ್ಯೋತಿ] ಸೂರ್ಯಾದಿ ಗ್ರಹಗಳ ಬಲಾಬಲಗೆಳೆ 
ಮೇರೆಗೆ ನಿರ್ಣಯಿಸಿ ಲೆಕ್ಕ ಹಾಕುವ ಆಯುಸ್ಸಿನ ಪ್ರಮಾಣ, 
ಪರಿಮಿತಿ : ಇರೆ ನೀಚೆದೊಳರ್ಧೆಮನಪಹರಿಸುಗುಮಾ ನೀಚರಾಶಿಯಿಂದೆಂ 
ಪೂರ್ವಾಪರದೆೊಳನುಪಾತದಿಂ ವಪರಿಹರಸುಗುಮುಖಿಳ ಗ್ರೈಹಾ[ಯು] 
ಪವಿಂಡಾಯೊವಿನೆೊಳ್‌ (ಕಾಠತಿ. 62089), (ಬಂಡ ಆಯ್ಕ] 

ಪಿಂಡಾಯುಷ್ಕ (ನಾ). - ಪಿಂಡಾಯು : ಧರಣೀಜಂ ಪದಿನೈದು ಘಮೆಕ್‌ 
ರುಚಿ ಪತ್ತೊಂಬತ್ತು ಶಾಶಾಂಕಿ ಪನ್ನೆರಡಿಪ್ಪತ್ತು ದಿನಾಧಿನಾಥಸುತಂ, . . - 
ದೈತೃಗುರುವಿಪ್ಪೆತ್ತೊಂದುಸಂವತ್ಸರಂ ಪರೆಮೋಚ್ಚಾಂಶದೊಳೊಂಡಿ 
ನಿಂದೊಡದು ಪಿಂಡುಯಂತಿಷ್ಯಮಕ್ಕುಂ ಧ್ರುವಂ(೫ತ$. 6-೬೦). 

[ಖಂಡ 4 ಆಯುಷ್ಯ] 

ಪಿಂಡಾರಿ. ಪೆಂಡಾರಿ (ನಾ). ಹಾದಿ ತಡೆಯುವಂಥ ಕಳ್ಳರೆ ಗುಂಪ್ರ,- 
ತುಡುಗರ ಸಮೂಹ : ಇಂಡಿಯಾದೇಶದ ಅಭಿವೃದ್ಧಿಯನ್ನು ಸಾಧಿಸೆಲಾ 
ಖಂಡಾರಿಗಳನ್ನು ಬಿಡಬೇಕೆಂದು ನನ್ನ ಹೆಂಚಿಕೆಯೇನು? (ರಾರಾಶ. ೦೯). 
ಪೆಂಡಾರಿ : ಪೆಂಡಾರಿಯರೆು ಬರುವಾಗ ಹೆಂಡಿರೆ ಗೊಡವೆಯೇನೆ ? 
(ಗಾರೆ), [ «ಹಿಂ. ಪಿಂಡಾರಾ, ಪಿಂಡಾರೀ; ಮರಾ. ವೆಂಢಾರಾ, ಪೆಂಢಾರೀ./ 
ತಮಿ. ಪಿಣ್ಣಾರಿ, ಪೆಣ್ಣುರಿ; ಶೆಲು. ಪಿಂಡಾರಿ) 

ಒಂದಂ ಸಸ್ಯ ಬಗೆಯ: ಮತ್ತು ಅದರ ಗೆಡ್ಡೆ : 

“ಕಂದಗ್ರಂಥಿ__ಪಿಂಡಾಲು"” (೬೬9. ೨೫); “ರೋಮಾಲುಾ$_ _ಪಿಂತಡಾಲು? 
(ಓತ೦- ೦೪೦). [ಸಂ. 1 

ಪಂಡ. ಹಿಂಡಿ, (ನಾ). ೧. ಎಣ್ಣೆಯ ಕಾಳುಗಳಿಂದ ರಸ ತೆಗೆದ ಮೇಲೆ 
ಉಳಿಯುವ ಶೇಷ : ಬೂದಿಯಾದ ಪುಳ್ಳಿಯಂತೆ ಪಿಂಡಿಯಾದ ಎಳ್ಳಿವೆಂತಿ 
ಬಸಿಆಂ ವೊಕ್ಕ ಕೂಟಕಿನೆಂತೆ (ರರ್ಮಾಶ್ಕು. ೯-೨೨); ಪಹಿಂಡಿಯಿಂದೆಮ್ಮೆಯೆ 
ಪಾಲ್‌ ಪೆರ್ಚುವಂತೆ ಮೊಲೆವಾಲಿಂ ಮಕ್ಕಳ್‌ ವೆರ್ಚುವಂತೆ (ರರ್ಲೂರು, . 
೧೪-೦೦೪). ಹಿಂಡಿ, : ೧. “ತೈಲಕಂ ಹಿಂಡಿ” (ನುಂಗರಾ,000-3); ಹಿಂಡಿಯೆಂ 
ನಂಬಿ ಎಣ್ಣೆಯನುಗುವ ತೆಲ್ಲಿಗನುಮಂ (ರರರ್ತೀನ್ಮು, ೯-80); ಚಂಡಿತನೆವೆಂಬ 
ಹಿಂಡಿ ಇಡಚೇಕು ದಿಂಡತನವೆಂಬ ಪೆಂಡೆ ಮೇವು. . . ಪಾಂಡುರೆಂಗೆ 
ಗುಂಡಿ ಒಳೆಗೆ ಹಿಂಡಿಕೋಬೇಕು (ಫ್ರರಂರ. ೨-೩೫-೨); ಮಿಂಡೆಯ ಗಂಡ ತಾ 
ದಂಡಿಗೆ ಹೋಗಿಹರೆ ಹಿಂಡಿಯೆ ಹೆಡಿಗೆಗೆ ಕೋಣನ ತಂದು ಕಣುಗಂಡೆತಿ 
ಹೊಡೆದಂತೆ (3೮೯. ೧4೬೨) ; ಹಿಂಡಿಯೆನ್ನೂ ಆಡಿನ ಹಾಲನ್ನೊ ಅಂಕೆರೆ 
ಬೀಜಗಳೊಡನೆ ಅರೆದು (ಇ9ಿಗಂಂ. ೪೩೮-೮); ಸಂತೆಗೆ ಹೋದಮ ಭೀಮಣ್ಣ 
ಹಿಂಡಿಯ ಕೊಂಡನು ಹತ್ತು ಮಣ (6ಶಶ್ರು. ೩-೭೩). ೨. ನಂಜಿಕೊಳ್ಳಲು 
ಮಾಡುವ ಒಂದು ಬಗೆಯ ಖಾರವಾದ ವೃಂಜನಪದಾರ್ಥ; “ಚಟ್ನಿ, 
ಖಾರ” (ಕಾಶಳೋ. ೫3೭) « ಒಳ್ಳಿತೆನಿಸಿದ ತೈಲ ಕುಂಭಕೋಟಿಗಳ ತಂದರೆ 
ಹಿಂಡಿ ಕೆಚೆಡಿಗಾಗಿ (೧ರ ರಾ. 6-80); ಹುಗ್ಗಿ ಕಚ್ಮಡಿಯೆಆ್‌ಯವ್ಮ ಸೇವಗೆ 
ಹಿಂಡಿ ಗುಗ್ಗುರಿ ... ದೋಸೆಯ ಸಬ್ಬಲಗ್ಗೈಯುಹೆಶಿಯೊಪ್ಪತಲ್ಲಿ (60ಕ- 
೨೦-೧೫೪); ಆ ಹುಡುಗಿ ಒಳಗಿನಿಂದ ರೊಟ್ಟಿ, ಬೇಳೆ, ಹಿಂಡಿ, ಎರೆಡು 
ಉಳ್ಳಾಗಡ್ಡಿ ತೆಗೆದುಕೊಂಡು ಬಂದಿತು (ಕಊಂಕು. 39). ೩. ಒಂದು 
ಬಗೆಯ ಸಿಹಿಯಾದ ಖಾದ್ಮ: ಕಳಕಳನೆ ಮೊಲೆವಾಲವರ್ಥಿಸಿ ಅಳುತವಎಂತ್‌ 


ಎಿಂಡ್ಶಿ 


ಬಾಲಕನ ಕೈಯಲಿ ಮೆಲುವ ಹಿಂಡಿಯ ಕರಣೆಯಂ ಕೊಟ್ಟಿಂತು ತಾಯ್ತುನ್ನ 
ಮೊಲೆಯನುಣಕೆ ಮಜಪಿಟ್ಟು ಮೆಲ್ಲನೆ ತೊಲಗುವಂದದಿ (0ಸನ್ರ. 3೪-೬೪): 

ಹಿಂಡಿಯ ಕಚ್ಚರಿ ಇ ಒಂದು ಬಗೆಯ ಸಿಹಿಯಾದ ಖಾದ್ಯ : 
ಅದಕ್ಕೆ ಬಾಗಿದ ಕೂಳು ಸೇವಗೆಯ ಪಾಯಸ ಮುಕ್ಕಡಲೆಯ ಹುಗ್ಗಿ 


ಹಿಂದಿಯ ಕಚ್ಚರಿ ಅಲಸಂದೆಯ ಗುಗ್ಗುರಿ ಜೇನುತ೨ಪ್ತ ಮಂತ್ರ 
ಸಮನ್ವಿ ತವಾಗಿ ನಿವುಳಿಸಿ (7೫೦. 0೨೯-೨); ಸೂಸಲುಂಡಿಗೆ 
ಹಿಂಡಿಯ ಕಚ್ಚರಿ ಜೇನತುಪ್ಪ ಬೆಲ್ಲ ಕಬ್ಬಿನ ಹಾಲು . . . ಇವಂ ಮಂತ್ರ 
ಸಮನ್ವಿತವಾಗಿ. ಶಿಶುವಿಗೆ. . . ನಿವಾಳಿಸಿ (ಕಾಂ8- ೦೩೦-೨೦). 
[ಆ ಪಿಂಡ್ಮು. / ತಮಿ. ಮಲ. ಪಿಣ್ಣಿ, ತುಳು. ಹಿಂಡಿ, ಪುಂಡಿ, 
ಡಿ; ತೆಲು. ಹಿಂಡಿ] 
ಪಿಂಡ್ಮಿ ' ಪುಂಡಿ' ನೋ. 
ಎಂಡ್ಕಿ (ನಾ). ೧. ಮುದ್ದೆ; ಉಂಡೆ: ಮಂ(ಮುಂ)ಡಸೀಗೆಯ 


ದಲಮುಂ ತಂದರೆದು ತೊಳೆದು ಮಣ್ಣಿನ ಬಾಯೊಳ ನಿಲೆ ಹಿಂಡಿಯ 
ನಿಕ್ಶಲೊಡಂ ತೊಲಗೆ ವಿಷಂ ಸುಖದಿನಿರ್ಪನಾ ದಷ್ಟ ನವಂ 
೧೬-೧೦೦). ಪಿ. ಗುಂಪು; ಸಮೂಹ : ಗುತ್ತಿ ನೋಡುತ್ತಾನೆ, ಇಂಬಳ 
ಗಳ ಪಿಂಡಿ! (ಮರನು, ೧೪). ೩. ಕಟ್ಟು ; ಹೊರೆ: ಹುಲ್ಲ ಹೊರೆಯ 
ಮಾರುವ ಭಂಡಿಗಳಲಿ ಕಲ್ಲು ತರುವ ಸೌದೆಯ ಏಂಡಿಯ ವುರೆದಲ್ಲಿಯೇ 
ತಿರುಗಿಪ (6೬. 1೪, ೦೪-೩); ಅವನ ವಿತಾಸೆಯ ಕೂದಲು . - . ಹುಲ್ಲಿನ 
ಪಿಂಡಿ ಇಟ್ಟಾಗ ನೇತಾಡುವ ಹುಲ್ಲಿನಂತೆ ಇದ್ದವು (ರುಹಾಶ್ಮಾ. ow); 


(ಏರ. 


ಕಮಲಮ್ಮನವರ ಯಜಮಾನರು ವೀಳೆಯದೆಲೆ ಸಾಹುಕಾರರು, ಪಿಂಡಿ |; 
ಗಳಲ್ಲಿ ಸೊಗಸಾಗಿರುವುದನ್ನು ಆರಿಸಿ ತಂದು ಹೆಂಡತಿಗೆ ಕೊಡುತ್ತಾರೆ 
(ಕಾಯಿಕ, 20)- (೫೨-] 


ಹಿಂಡಿಕ (ನಾ). ಊತ; ಬಾವು: 7 ಕರ್ಮವಲೆಯೆಂದೆನಲು ಕಾಮಾಲೆ 
ಪಿಂಡಿ (ಊಂ. ಪಾಂಡು]ಕ೨” (ಮಂಗರಾ. ೧೦೪-೪): [ಸಂ- ಪಿಂಡಿಕಾ) 
ಪಿಂಡಿಕಾಯಿ (ನಾ). ಒಂದು ಬಗೆಯ ಸ ಸಸ್ಯ ಮತ್ತು ಅದರ ಕಾಯಿ : 
ಪಿಂಡಿಕಾಯಿ. ರಾಮಗೋಟು (ಮ್ಮ 8೧: ೩3-0೧೧೪): 
[ಪಿಂಡಿ (ಆ ಪುಂಡಿ) * ಕಾಯ್ಕಿ (ಆ ಕಾಯ್‌) 
ಎಂಡಿಕೆ (ನಂ). ೧. ಊತ: ಬಾವು. ಪಿ. ಕಾಲಿನ ವಿಕಾನಖಂಡ ; 


ಕಣಕಾಲು : ಫ್ರೋದ್ಭದ್ಮಪಿಂಡಿಕಾಃ - ಗಂಟುಕಟ್ಟಿದೆ. ಮಣಿ 
ಕಾಲುಳ್ಳವರು (ಕೃಶ್ಯಸಾ. 1. ೧೪): ೩. ಚಕ್ರದ ನಾಭಿ; ಗುಂಬ: * ನಾಭಿ 
ಪಿಂಡಿಕೆಯೆನಲು._ ಕೂಲುದುಂಬಕ್ಕು [ಶಾಕಾಂ. ಪಿಂಡಕೈಯ್ಕೆನಲು 


ಕೂದಲುಂಬಕ್ಕು) ” (ಮಂಗರಾ. 6೪-೨೪): ೪. ಪೀಠ; ಆಸನ. ೫. 
(ದೇವರ ಪ್ರತಿಮೆ, ಲಿಂಗ ಮೊದಲಾದುವುಗಳ) ಆಧಾರಪೀಠ ; 
ಗದ್ದುಗೆ: ಇಷ್ಟಲಿಂಗವು ಅರ್ಥಾತ್‌ ಒಂದು ಭೌತಿಕ ಲಿಂಗವು. ಅದರ 
ಪೀಠ, ಪಂಡಿಕೆ ಹಾಗು ಗೋಮುಖಗಳು ಬಿಂದು-ನಾದ-ಕಲೆಗಳ ಪ್ರತಿನಿಧಿ 
ಗಳು (ಶರಶ. ೧೯೪); ತಿಬೇಟದಲ್ಲಿ ಹಿವಖಲಯದಂಥ ಶೈಲಶ್ರೇಣಿ 
ಯೊಂದು ಹಬ್ಬಿದೆ... ಇದರ ಆಕಾರವು ಮಹಾದೇವರ ಪಿಂಡಿಕೆಯಂತಿದೆ 
(ಕೈಉಾಸ. 8೨); ನಕ್ಷತ್ರುಕಾರದ ತಲವಿನ್ಮಾಸದ ಮೇಲೆ ಚತುರಸ್ರಾಕಾರ 
ವಾಗಿ ಗರ್ಭಗುಡಿ ಇರುತ್ತದೆ. ಇದರ ಮಧ್ಯದಲ್ಲಿ ಹಂಡಿಕೆಯನ್ನಿಟ್ಟು 
ಮೂಲಬೇರವನ್ನು ಸ್ಮಾಪಿಸಿರುವರು (ಹೂಯ್ಮವಾ. ೧೯): [ಸಂ. ಪಿಂಡಿಕಾ] 
ಪಿಂಡಿಗೆ, ಹಿಂಡಿಕೆ, ಹಿಂಡಿಗೆ (ನಾ). ೧. (ದೇವರ ಪ್ರತಿಮೆ, ಲಿಂಗ 
ಮೊದಲಾದುವುಗಳ) ಅಧಾರಪೀಠ ; ಗದ್ದು ಗೆ: ಜಲವೆ ಪದಶಿಲೆ 
ಪೃಥ್ವಿಯೆ ಬಂಡಿಗೆ ಆಕಾಶವೆ ಲಿಂಗ (ಅವಶಂ. ೧೩೩-೭೦೧); ದೇವ ಸೆಜ್ಜೆ 
ಯನು ಉಪ್ಪರಿಸಿಮೆನೆ ಬಸವ. ಭಾವಂ ಬಲಿದು ಮುನ್ನವೇ 
ಸೆಜ್ಜೆಯೊಳು ಎಸೆದ ಲಿಂಗಂಗಳಾಗುತ್ತಮಿರೆ ಸೆಜ್ಜೆಯೊಳು ತೊಟ್ಟು ಪಂಡಿಗೆ 
(ಕಾಕಾ. ಪಡಿಕೆ] ಯಾಗೆ ಫಲವೆ: ಲಿಂಗಮದಾಗೆ (೪4ರ. ೯.೫೭) ; ಕಕಾರಕ್ಕೆ 


೫೫೯೧ 


36 


40 


ಪಿಂಡೀಸೊಪ್ಪು 


ಗಳಾರಂ - - - ಪಿಂಡಿಕಾ-ಪಿಂಡಿಗೆ (ಕಮರ. ೨೫ ಶ್ರಯೋ)- ೨. ಗುಂಪು; 
ರಾಶಿ; ಸಮೂಹ: “ ಪಿಂಡಗೆ _ಪಿಂಡಿಕಾಎ ಉರುಳೆ, ಗುಂಪು ' 
(ಕರ್ಕಳೋ.. ೨೬); ಮೇರುವಿನೊಳಚ್ಮೊಶ್ತಿದ ಹೊಸ ಪೊನ್ನ ಹಿಂಡಿಗೆ 
ಯೊಡನೆ ನವರತ್ನವೃಷ್ಟಿಯಂ ಶಿವಂ' ಕಣಕಿದನೆಂಬಂತೆ (ಇತರೆ- 


6೨-೬೦). ೩. ಕಟ್ಟು; * ಪೆಂಡಿ : ಪಸಿಯರಿಸಿನದ ಷಿಡಿಯೆಲೆಯ ಪಿಂಡಿಗೆಯಿಂ 
ಕರ್ಬಾಳದ ಕಟ್ಟು "ಳಂ ಸುರ್ಬುಗೊಂಡ ಕರ್ಬಿನ ತಟ್ಟೆಗಳಿಂ - - - 
ತಿರುಳೆಲೆಯ ತೆರೆಸುತ್ತಿನೊಳಮೆಸೆವ ಪಸುರ್ವಂದರೊಳಗೆ (ಊೀರಾನ. ೦೦-೩೨೩. 
ಹಿಂಡಿಕೆ; ೩. ತಲೆಯ ಮೇಲೆ ಹಂಡೆ, ಹೆಗಲ ಮೇಲೆ ಒಗೆದ ಬಟ್ಟೆಗೆ 
ಹಿಂಡಿಕೆ (ಸ 88, 99). ಹಿಂಡಿಗೆ : - ೨, ಮಜುಗೊಂಡ ಕುತ್ತಮಡಂಗಿ 
ಪದುಳಮಿರ್ಪ್‌ ತೋಟಿಯ3' ತೋಳ ಲನ ನರದ ಹಿಂಡಿಗೆಯ ಬಲ್ಬೈಂತೆ 
ತೊಂದು ಬಲ್ಜಿಂ ಮೈವೆರ್ಚಿ ... ಪೋಪೋಪ ಕುದುರೆಗೆ (ಕಾಮಾಕ್ಕ.೦೬-೨೪) 
ಒಂಡಿಗೆ ಬಿಗಿ ೬ ಒಟ್ಟಾಗಿ ಗ ಸೇರಿಸಂ : ; ಒಂದಂಗೂಡಿಸು: ಹೂಡಿ 
ದೆಲು ಮರಮುಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಕೆ ನರೆವಎಿಷೆ 
ಕೂಡೆ ಹಿಂಡಿಗೆ ಬಿಗಿದ ಮುನೆಯೊಳಗಾತ್ಮನಿರುತಿರಲು (ಹಂತಾ. ಊ)- 
[ಆ ಸಂ. ಪಿಂಡಿಕಾ) 

ಪಿಂಡಿತ (ಗು). ೧. ಮುದ್ದೆಯಾಗಿ ಮಾಡಿದ; ಉಂಡೆಯಾಗಿ ಮಾಡಿದೆ. 
೨. ಗುಂಪುಗೂಡಿದ ; ಒಟ್ಟಾಗಿ ಸೇರಿದ. [ಸಂ] 

ಪಿಂಡಿತಕ (ನಾ). ಒಂದು” ಬಗೆಯ ಸಸ್ಯ: ಏಂಡೀತಕ : ಪಂಡಿತೆ 
ವಂಗಾರವಲ್ಲರಿ ಪುಂಡ್ರ ಬಿಲ್ವಜ ವೀರನಾಳಿಯ ಖಂಡದರಾಶ್ಮಕುಷ್ಮಬರ್ಹೆದ 
ವೃಕ್ಷ ಗಂಧಚಯಿ- . .ಎಸೆದುವಾ ವನದಿ ? (ಕೋಗಯ. ೪-90) 

[ಆಸಂ. ಪಿಂಡೀತಕ] 

ಹಿಂಡಿಲು " ಏಂಡಲು' ನೋ. 

ಹಿಂಡಿವಳ ( ಬಿಂಡಿವಾಳ ' ನೋ. 

ಪಿಂಡಿವಾಳ « ಬಿಂಡಿವಾಳ ' ನೋ. 

ಪಂಡಿಶೂರ (ನಾ). ಮನೆಯಲ್ಲಿ ಮಾತ್ರ ಶೌರ್ಯ ಶೋರಂವವನು; 
ಜಂಭ ಕೊಚ್ಚುವುದರಲ್ಲಿ ಶೂರನಾದವನು : “ಚೀಣ ಗೃಹದೊಳು 
ಗರ್ಜಿಪಂ ಪಿಂಡಿಶೂರನಕ್ಕು” (ಕುಂಗ9., ೩೦-೦೩). [ಆ ಸಂ. ವಿಂಡೀಶೂರೆ] 

ಎಿಂಡಿಸು (ಕ್ರಿ). ಕುಗ್ಗಿಸು ; ದುರ್ಬಲಗೊಳಿಶು : ಜರೆ ನಿಜಶಕ್ತಿಯಿಂ 
ಪಿಲುದು ಏಂಡಿಸದನ್ನೆ ಗಂ. - - ನೆನೆವುದಿಂದ್ರನರೇದ್ರಫಣೀಂದ್ರ ವಂದನಂ 
(ಸಮಶ- ೧-೧೦೬): (ಪಿಂಡಂ| + -ಇಸ್ಕು) 

ಪಿಂಡಿಸೊಪ್ಪು, ಪಿಂಡೀಸೊಪ್ಪು, ಹಿಂಡಿಸೊಪ್ಪು 
ಬಗೆಯ ಸೊಪ್ಪು : (೪. ' ಪಿಂಡೀಸೊಪ್ಪು 
ಪಂಡೀಸೊಪ್ಪು (ಮಕ: ೪೬-6೨): ಹಿಂಡಿಸೊಪ್ಪು 
ಹಿಂಡಿಸೊಪ್ಪನ ಬೇರು ಸಹ ೧ ಪಡಿ ನಿ:ರಲ್ಲಿ ಹಾಕಿ 
ತೆಗೆದುಕೊಳ್ಳಲು ಮೂತ್ರಕಟ್ಟು ಬಿಡುವುದು (ಸಳನ್ನಿ. ೩೬೪)- 

[ಪಿಂಡ್ಕಿ (ಆ ಪುಂಡಿ) + ಸೊಪ್ಪು) 
ಪಿಂಡೀತಕ (ನಾ). ಒಂದಂ ಬಗೆಯ ಸಸ್ಯ: “ಬೋನಗಾರೇ-ಪಿಂಡಿ:ತಕ. 


ಬಿಗಿ: 
ಮರುವಕ, ಶ್ವಸನ, ಕರಹಾಟಕ, ಶಲ್ಕ, ಮದನ” (ಇಂ. ೪); 
“ ಪಿಂಡೀತಕಃ, ಮರುವಕಃ - .. 


ಮದನ: ಈ ೬ ಮಂಗಾರೆಗಿಡದೆ, 
ಬೋನಗಾರೆವುರದ ಹೆಸರುಗಳು” 


(ಸಿರ್ಮಾಂಶಿ. ೦೨೪) [ಸಂ.) 
ಪಿಂಡೀಶೂರ (ನಾ). ೧. ಮನೆಯಲ್ಲಿ ಮಾತ್ತ, ಶೌರ್ಯ ತೋರು 
ವವನಂ,-ಜಂಬ ಕೊಚ್ಚುವುದರಲ್ಲಿ ಶೂರನಾದವನು: “ಗೇಹೇನರ್ದೀ, 
ಗೃಹೇಶೂರಃ, ಪಿಂಡೀಶೂರ। ಈ ೩ ಗೃ ಓಹಗರ್ಜನೆಗೆಯ್ವವಂ” (ತಂಯಾ. 
೬೯-೨೨). ೨. ಊಟದ ವಿಷಯದಲ್ಲಿ ಮಾತ್ರ ಶೌರ್ಯವುಳ್ಳವನು. 

[ಸಂ. J 


"ಪಿಂಡಿಸೊಪ್ಪು ' ನೋ. 


(ನಂ). ಒಂದು 
ಮಣಿತುಶ್ತೀಗಿಡೆ, 
: ನೆಗ್ಗಿಲ ಬೇರು. 

- ಶರ್ಕರೆವೆರೂೂ. 


ಪಂಡೀಸೊಪ್ಪು 


ಹಿಂದು, 


ಹಿಂಡ್ಕು, ಹಿಂಡ (ಕ್ರಿ). ೧. ರಸ ಒಸರುವಂತೆ ಗಟ್ಟಿಯಾಗಿ 
ಹಿಸುಕು,-ಅದುಮಂ, ನೀರು ಹೊರಬರುವಂತೆ ನುಲಿ: ಪಿಂಡುವ 
ನಿಂಬೆಯ ವಣ್‌ ವಿಧುಮಂಡಲಮೆಳಜೊನ್ನಮೆಣಜಕೆವೆ. ನೀರ್ವೊನಲೆನಿಕುಂ 
(ಕಕ0. ೩-೨೩); ತೆಂಗಾಯ ಬಲುಹಿಂದ ಭಿನ್ನಿಸೆಳೆನೀರ ಸೇವಿಸಬೇಕು 
ರಸದಾಳಿ ಕೆತ್ತಬೇಕು ಒಲಿದು ಪಿಂಡಲಿಬೇಕು ಮಾವಣ್ಣ ಬಾಳೆಪಣ್ಣುಲಿಯ 
ಬೇಕೊಡೆಯದೆ ಕೆತ್ತದೆ ಪಿಂಡದೇ ಸುಲಿಯದೇ ದ್ರಾಕ್ಷಫಳವನ್ನು 
ಸವದಂತಾಯ್ತೊ (ಕನರೋ. ೨೬-೩). ವಿ. ನುಲಿಚು : ತಿರುಚು: 
ವಿಭು ಸಾಯೆ ಪೊಯ್ದು ಕಿವಿಯಂ ಪಿಂಡಿ ದೂಡಲೊಡರ್ಚಿ ಬಂದನೇ 
(ತುಕುಮಾ. ೨-೬): ೩. ಸು೦ಿ; ಎರೆ: ಹೊಯ : ಕಲ್ಲಿ 
ನಾರೆತ್ತುವರ್‌ ಮರುಳಂ ವೋ ಪುರುಳಾಗಿಪಲ"  ಕಿವಿಗಳೊಳ 
ಪೀಯೂಪವುಂ ಪಿಂಡ ಲುರ್ವರೆಯೊಳ್‌ ಸಂದ ಕವಿಪ್ರವೇಕರೆ ವಲಂ ಬಲ್ಲರ್‌ 
ಪೆಆ೦* ಬಲ್ಲರೇ (6ೀಕಾನ. ೦-೧); ಆ ಕಾಂತಾಕಚಶ್ರೇಣಿಗೊಯ್ಮೂನೆ 
ಮುಂದಿಕ್ಕಿದ ಚಂದನಾಂಬುವನಲಂಪಂಚೆತ್ತು ತಾಂ ಪಿಂಡಿದಳ್‌ (ಉರ್ಮರಿ. 
೪-೨೦); ಪರಿಪರಿಯ ಸಿಂಗಾರದಲಿ ನೋಳ್ತರ ಬಗೆಯನಿರ್ಕುಳಿಗೊಳುವ 
ಕೇಳ್ವರ ಕಿವಿಗೆ ವಾಕ್ಸುಧೆಯ ಪಿಂಡುತ ಬಂದರರಮನೆಗೆ (ಸಾಳ್ಮೆಲಾ. ೩೨-೧೮). 
- (ಆಲಂ) ನಿರ್ಬಲಗೊಳಿಸು ; ನಿಸ್ಸೃತ್ವಗೊಳಿರು : ಈ ತೆಅದಿಂದಂ 
ನಿನ್ನಂ ಘಾಶಿಸಿ ಬಿಡದಲಿದು ಪಿಟದಂ ಪಿಂಡಿದ ದುಃಖವ್ರಾತವಿದು ಮಗಳಿ 
(90-4-46): ಹಿಂಡು: ೧. “ಹಿಂಡು-ನಿಷ್ಟೀಡನೇ, ಗೋಸಮೂಹೇ ಚ” 
( ಕನುರಾ) ; ಮಳಲೊಳ್‌ ತೈಲಂಗಳಂ ಹಿಂಡಲಕ್ಕಡವೀಹಿಂಗವ 
ತಿದ್ದಲಕ್ಕು ಕಠ್‌ಯಲ್‌ ಬಕ್ಕುಗ್ರದೆ ವ್ಯಾಘ್ರುವಂಂ ಕಡುಮೂರ೯ಂ ಹಿತ 
ಕೇಳ್ವನೇ (ಸೋಮೇಕೆ. ಇ೪) ; ಮೇಘಂ ಹಿಂಡಿ ಹರಹಿದಂತಿವೆ ನಭದೊಳ್‌ 
(೧೪. ೪-೬೨), ಹೊಸೆ ನಿಂಬೆಹಣ್ಣ ಹುಳಿಯಂ' ಹಿಂಡಿಯರಿಸಿನವ 
ಬೆರಸಿ . - . ಬೋನದೊಳಿಕ್ಕಿ ಬಣ್ಣಿಸಿಯದಂ ಕಲಸಿ ಬಿಳಿಯುಪ್ಪನಿಕ್ಕಲದು 
ಸಾಸುವೆಯ ಕೆಟ್ಟೋಗರ (ಸೂಶಕಾ. ೩-೨೦) ; ಸ್ಪಂಜಿನ ತೆರದೊಳು ದೊಡ್ಡ 
ವರಿರುವರು ತಮ್ಮೊಳಗಿರುವುದನೀಯರು ಹಿಡಿದೊತ್ತಿ ಹಿಂಡಿದ 
ಹೊರತು (ಇಂಕಾಪ, ೦೯೯-೪9)- ಪಿ. ಕೆಲವರು . . . ಅವನೆ ಜುಟ್ಟನ್ನೆಳೆ 
ಯೊತ್ತಲೂ, ಮತ್ತೆ ಕೆಲವರು ಕಿವಿಯನ್ನು ಹಿಂಡುತ್ತಲೂ ಹಿಂಸೆ 
ಮಾಡುಶ್ತಿದ್ದರು (ms. ೨೦): ೩. ಬೆಂಡಿನಂದದೆ ಲಘುಕಿನ್ನರಿಯೊಳು 
ಸ್ವರಬುಂಡಲದೊಳು. ಶ್ರಶಿಗೂಡಿ ಗಂಡುಗೋಗಿಲೆಯುಂತೆ ಹೆಣ್ಣುಂಬಿ 
ಯಂತಾಗ ಹಿಂಡಿದರಾತ್ಮಸಾರವನು (ಕರತ. ೧೮-೧೩೭): ೪. ಪಾಂಡುತನಯರ 
ನೆಂದನರಂ ತುವೈವರೀತನ ಹಿಂದುಳುಹಿ ಹಿಂಡಿದರು ಹೇರಾಳದ 
ಚತುರ್ಬಲವ (ಕುನ್ಕಾಳ. ೩-೦೬) ; ಕೊಳನ ಹೊಕ್ಕಿಭದಂತೆ. . -ಬಲವನರಿ 
ಭಟ ಸುಳಿದು ತುಳಿದನು ಹಿಳಿದು ಹಿಡಿದನು (ಳಕಿರಾ- 4೬-೦೭); 
ವಿರಕ್ತರ ಮನೆದ ಶಾಂತರಸದೊಬ್ಬುಳಿಯನು ಹಿಂಡಿ ಕೆಡಿಸುವ 
ಮಂಂಡಿಕೆಯ ರೂಪು್ರಯಾೌವನವಿಲಾಸವನು ಬಣ್ಣಿಪರಾರು (ಸಮ್ಮಳೌ- 
೫. (ಹಾಲನು ) ಕರೆ: ನಿತ್ಯವೂ ಸ್ವಲ್ಪ ಸ್ವಲ್ಪ ಹಿಂಡಿ 
ಕೊಂಡು ಕುಡಿಯುತ್ತಾರೆ (೪0೪8, 08); ಹಾಲನ್ನು ಹಿಂಡುವ ಅಥವಾ 
ಸರಬರಾಯಿ ಮಾಡುವ ಹೊಲಸು ವಿಧಾನಗಳಿಂದಾಗಿ ಹಾಲಿನೊಡನೆ 
ರೋಗಾಣುಗಳು . . . ಹೆಚ್ಚಾಗಿರುತ್ತ ದೆ (೨ಕುತೌ. ೮8): ಹಿತ್ತಲಿನಲ್ಲಿ, 
ಹಿಂಡುವ ಹೊತ್ತು ವಿತಾರಿ ಆಕಳ ಕರು ಒಂದೇ ಸಮನೆ 
ಒದರ ಹತ್ತಿತ್ತೂ (ಗಂಗಾಸಾ. ೨೦)” ಓ. (ಹಾಲನ್ನು) ಕೊಡು: ಅದು 
ಹಾಲು ಹಿಂಡುತ್ತದೆ (ಮುಂಬಯಿ, ೪-೨೪); ಅವರಿಗೆ ಆಗ ಉಳಿದ 
ಉಡುಗರೆಗಳಿಂದರೆ ಎರಡು ಹಿಂಡುವ ಆಕಳು (ತಲ್ಮ ಲ, ೨೭). 
- ಒತ್ತು; ನೋವು ವರಾಡು: ತುರುಕರ ದಿಂಡುಗುಂಡಿಗೆಯ 
ಹಿಂಡಿದ ನಿನ್ನಯ ಬಾಹುದಂಡವಂಂ ಪೊಗಳ್ವೆ ನೆ ? (ಗಿಳಿಿಂ. ೩೨-೮); 
ಎಲ್ಲಿಂದಲೋ ಒಳೆಸೇರಿದ ಕಸವಿಸಿಯು ಅವನ ಹೃದಯವನ್ನು ಹಿಂಡ 


೪-೦೦) 


೫೫೯೨ 


25 


35 


40 


ಹಿಂಡ್ಕು. ಹಿಂಡ್ಕ್ಮು, 


ಪಿಂಡ್ಕು 


ತೊಡಗುವುದು (ರೆಡ್ಮಿಹೊ. ೩೩): ತನ್ನೆ ಗೆಳೆಯರೆಲ್ಲರೂ ದೆಸ್ತಗಿರಿಯಾದ 
ಸುದ್ದಿ ಆಜಯನ ಹೃದಯವನ್ನು ಹಿಂಡುತ್ತೆಲಿತತ್ತಿ (6ಕ್ಕಾರ್ಶ. ೧೬೩): 
೮. ಕಾಡು; ಪೀಡಿನು: ನುಗ್ಗುಮಾಡಂ : ಉಂಡೆವೈ 
ಸಮಚಿತ್ತದಲಿ ನೀವ್‌ ಕೊಂಡಿರೈ ಘಾಯಗಳನೆಡೆಯಲಿ ಹಿಂಡುವಿರಲೈ 
ನಾವು ಸಒತೀ ಊರ ಹಾರುವರ (ಕುವ್ಮಾಅ. ೧೦-೩೩) ; ವ್ಯಸನಕ್ಕೆ ಪ್ರೌಢ 
ನೊಳೆಐಗದಿರೆಂದು ರಕ್ಕಸಿಮುುಂಡೆ ಮಗಳ ಹಿಂಡಿದಳು (ನೋಡತ, ೧೮-೭೫) 
೯. ಹೀರು: ಜೇನುಹುಳು ನಾಲಗೆಯ? ಮೇಲಿನ ಮಕರೆಂದ 
ಶೀರ್ಷಕಗಳಿಂದ ಹಿಂಡಿ ಜಿಹ್ವೇಯ, ಬುಡದಲ್ಲಿ ಒಂದು ಸಣ್ಣ ಕುಳಿಯೊಳೆಗೆ 
ಸಂಗ್ರಹಿಸುತ್ತದೆ (6೪5. ಇಂ). ೧೦. ಇಲ್ಲವಾಗಿಸು; ಮುಗಿಸು ; ನಾಶ 
ಪಡಿಸು: ಧ್ಲಂಸ ಮಾಡು: ಕೊಂಡು ತಾನುರಿಲಿಂಗವಾದನುಖಂಡತೇಜೋ 
ಮಯನು ನಿಮಿಷಕೆ ಹಿಂಡಿದನು ಹದಿನಾಲ್ಕು ಲೋಕವನುರುಹಿ ಘೋಳಿಡಿಸೆ 
(ಸಂಥಶ. ೬-3); ಇವನು ಗಡ ಚಿಕ್ಕಂದು ಮೊಲೆಗೊಟ್ಟವಳ ಹಿಂಡಿದ ಗಂಡ 
ಬಂಡಿಯ ಜವಳಿಗಾಲಲಿ ಮುುಜಿಸಿದನೈ ಮಾಮಾ ಸವಂರ್ಥೆನೆಲೆ (ಕುತ್ಮಾಸೆ- 


ಹಿಂಸಿಸಂ ; 


೧೦-೧೩): 
Fl ಪಿಟ್‌. ೧. ಚೆನ್ನಾಗಿ ಹಿಂಡು. ೨. ಅತಿಯಾಗಿ ಹಿಂಸಿಸು : 
ಒಲ್ಲಣಿಗೆಯಂ ಪಿಟ್‌ವಂತೆ ಪಿಂಡಿ ಪಬವ ಪಗೆಗೆ - ಈ ಪದದೊಳ್‌ 
ಕಡಿದೊಟ್ಟದಾಗಳ” ಗೆಲಲಾಜಿಕೆ (ಶಂತರಾ. ೧೨-೨೦೬ ವ); ಶತಬಲಿಯೆಂಬಸುರ 
ಮಹೀಪತಿ ಸುರರಂ ಪಿಂಡಿ ಒಿಲಕಿ([ಕಾಕಾ. ಹಿಂಡಿ ಹಿಟಿ೨]ದು ತನ್ನಯ 
ಪದವಮಂ ಸುತನೆನಿಪ ಸಹಸ್ತ ಬಲಿಕ್ಷಿಶಿಪತಿಗಿತ್ತೊಂದಂ ಗಿರಿಯೊಳಿರ್ದಂ ತಪದಿಂ 
(ರರ್ನಶ- ೪-೧೬): ಹಿಂಡಿ ಹಿಪ್ಪಲಿ ಮಾಡು 2 ಕುಗು ವಂತೆ ಮಾಡು : 
ಕುಗ್ಗಿಸು; ನಿಸ ತ್ವಗೊಳಿಸು': ಅವನ ಹೃದಯವನ್ನು ಕಟುಕರು 
ಕರುಣೆಯಿಲ್ಲದೆ ಹಿಂಡಿ ಹಿಪ್ಪಲಿ ಮಾಡಿದಂತಾಗಿದ್ದಿ ತು (ಶೆಂರತೀ. 6). ಹಿಂಡಿ 
ಹಿಪ್ಪೆ ಮಾಡು - ಹಿಂಡಿ ಹಿಪ್ಪಲಿ ಮಾಡು : ರಾಜನೂ ರಾಜಪ್ರ ತಿನಿಧಿಗಳೂ 
ಅದಾವಾಗ . - - ಪ್ರಜೆಗಳನ್ನು ಹಿಂಡಿ ಹಿಪ್ಪೆ ಮಾಡಲ: ಯತ್ನಿಸುವರೊ ಆಗೆ 
ರಾಜ್ಯ್ಕಕ್ರಾಂಶಿಯ ಕಾಲವು ಸಮಾಪಿಇತೆಂದು ತಿಳಿಯತಕ್ಕುದೆ ! (ನಿಜಾ. ೨೩)- 
[ದೇ. ॥ ತುಳು. ಪಿಂಟು, ಪುಂಟು ; ಕೊಡ. ಪುಂಡ್‌ ; ತೆಲು. ಪಿಂಡು ; 
ಕೋಲಾ. ನಾಯ್ಕಿ. ಪಿಂಡ್‌ ] 
ಹಿಂಡೆ (ನಾ). ೧. ಗುಂಪು; ಸಮೂಹ ; 
ಪಿಂಡು[23೫ಂ-ಡಿ) ತೆರಳ್ಳೆ 
ಗೋಮಂಡಲದಂತಿರ್ದ 


ರಾಶಿ: 
ಸಮೂಹಂ ” (ಕರಸಾ. ೩೬-೨೨೨) ; 
ಕಾದೆರ್ಮೈಯ ಪಿಂಡುಗಳಿಂದಂ . . - ಅತಿಭಯಂಕರಾಕಾರಮುಪ್ಪೆ ಎ ತೌ 
ವನಕ್ಕೆ ಬಂದು (ಶಂಶಥಾ. ೬-3೯ ವ) ; ಪಂಚಾಗ್ನಿ ತಾಪತಪ್ತ ಮಾನಸರಪ್ಪೆ 
ತಪೋಧೆನಜನಕ್ಕೆ ತಪನತಾಪಮನಾಗಲೀಯದೆ ತಳಿರ್ದುಟುಗಲಂ ಪೊತತ್ತಿ 
ನಭದೊಳ್‌ ನಲಿದಂಡುವ ಸೋಗೆನ ಸವಿಲ್ಲಳ ಹಿಂಡುಗಳು ವಂ (ಪಂಠಶಂ- 
೧೧೮-೧೨); ಜವದಿಂ ಪಾಪದ ಪಿಂಡಿನಂತಳಿಕುಳಂ ಬಿಟ್ಟೋಡೆ (ಅರ್ಥನೇ. 
9-6) ; ನೆಗೆದು ನಿಂದಂಚೆಯ ಪಿಂಡೆಂಬಂತಿರೆ ಬೆಳ್ಳುಗಿಲದಆ*೨ ಬೀಳ್ವ 
ತುಷಾರಮದಜ ಗಜ್‌ವನಿಯೆನಿಕುಂ (ಕಾಕ ೩-೬)- ವಿ. ಶ್ರಾದ್ಧದ ದಿನ 
ಗಳಲ್ಲಿ ಎತ್ತ 90 ಅರ್ಪಿಸುವ ಅನ್ನದ ಮುದ್ದೆ : `ಪಿಂಡುಗೂಟು*' 
ಪರಾ. ಹಿಂಡ್ಮು : ೧. ಸುತ್ತಲುಂ ಗಿಳಿಗಳ ಹಿಂ ಡುಗಳ್‌ ನೆರೆದು ಕೂಡಿಯ 
ಮಲ್ಲಿ ಸಹಸ್ರಮುಂ ನಿರಾಕುಳಮನುರಾಗದಿಂ . , . 


“ ಬಂಬಲ್‌ . ಗ ಗ 


ಇರ್ಪುವು (ಉದಂಘೂ. 
೧೨೬) ; ಹಿಂಡನಗಲಿ ಹಿಡಿವಡೆದ ಕುಂಜರ ತನ್ನ ಎಂಧ್ಯವ ನೆನೆವಂತೆ ನೆನೆವೆ 
ನಯ್ಮ (ಮಹಾದೇ. ೨. ೧೩೮-೩೦೩) ; ಕುಅಯು ಹಿಂಡಿನ ತೋಳನೈ ನಿನ್ನನೆ 
(ಕುವ್ಮಾರ್ರೋ- ೩-೨೭) ; ಹಾಲುಬತ್ತಕೆ ಕವಿವರಗಿಳಿಗಳ ಹಿಂಡ ಮೇಲಕಬ್ಬ 
ಸುವ ನಾರಿಯರ ಪೇಳಲಳವೆ (ಕಂನವಿ. ೫-೬೪) ; ಮಾತನಾಡುವುದನ್ನೇ 
ಮರೆತು ಕಿಡಿಕಿಯ ಹೊರಗೆ ಒತ್ತಾಗಿ ಬೆಳೆದ ಬಾಳೆಯ ಹಿಂಡುಗಳಲ್ಲಿ ದೃಷ್ಟಿ 
ನೆಟ್ಟಿ ಕೂತ (ಮೂರುರಾ. ೧೪). ೪. (ದನದ) ಮಂದೆ ; (ಗೋ) 


ಪಿಂಡುಗಂಕೆಣ 
ಸಮೂಹ: “ ತಂಜು ಮಂದೆಯೊಳು ನಿಷ್ಪೀಡನದೊಳು ಹಿಂಡೆಂದೆನಿಕು” 
(ಕೊರ. ೪೭) ; ಹೊಲಬುಗೆಟ್ಟ ಶಿಶು ತನ್ನ ತಾಯ ಬಯಸುವಂತೆ 


ಬಳಿದಪ್ಪಿದ ಪಶು ತನ್ನ ಹಿಂಡನಜಸುವಂತೆ ಬಯಸುಶಿರ್ದೆನಯ್ಯ ನಿಮ್ಮ್ಮ 
ಶರಣರ ಬರವನು (ವಿಸನ, ೩೬೩) ; ಹಿಂಡ ಬಿಟ್ಟೆಂದೆಂದು ಹಿಂದಿನಿಂ ಬಹುದಲ್ಲ 
ಕಂಡವರ ಹೊಲಕಿಳಿವ ತೊಂಡುದನಮಲ್ತು (ಕಾಊ ರ. ೮0-083). ಹಿಂಡೆ : 
ವಿ. “ಹಿಂಡೆ .. ಪಿಂಡ-.ಪಿಂಡದ ಮುದ್ದೆ” (ತದ್ಮಕೋ- ೪೯); ಬಯಕೆಗೆ 
ಪಶುವಂ ಕೊಲ್ವವರಯಸಕ್ಕಂಜುವರೆ ಕೊಂದು ಕೊಳ್ವಾತಂ ಹಿಂಡೆಯ 
ಕೂಟ ಹೇಸುವನೆ (ಸಮುಶ, ೧೪-೧೨೫) ; ಅಳಿದ ಕಲ್ಲಿಗೆ ಹೆಂಟೆ ಹಿಂಡೆಯ 
ಕೂಳನಟ್ಟು ಉಂಬವರಿಲ್ಲದೆ ಅಳುತ್ತಿದ್ದಿತ್ತು (ಮುನುಗುಂ. ಕ. 3೪೯-೧೩) : 
ಎನ್ನ ಮಕ್ಕಳು ಕೊಂದು ಹಿಂಡೆಯ ಕೂಳನುಂಬರು ಹೇಸುವವರಲ್ಲ 
(ಸಂಠಶ, ೨೦-೭೮)- 

ಹಿಂಡುಹಿಂಡು (ದ್ವಿರುಕ್ತಿ): ಇಂದು ಮಾಡಿಸುವೆಂ ಮಹೋತ್ಸವದಿಂದೆ 
ಸಾವಿರ ಹೊಂಗಳಿಗೆ ಬಿಲಿತಂದು ಕುಚಗಳ ಹಿಂಡುಹಿಂಡಿನ ಛಂದದಲಿ 
ನೆರಹಿ (ಸಪ್ರೆ. ೨೮-೨೨) ; ಹಿಂಡುಹಿಂಡಿನಲೇಣಿಯ ಮೇಲೇಜ೨ 
ಮುಂಕೊಂಡುಅುಬಂವ ರಿಪುಬಲವ ಖಂಡಿಸಿ ಸಿರಗಳ ಮರುಳ್ಗಳ ಕೊರಳಿಗೆ 
ದಂಡೆಯ ಹಾಕಿದರಾಗ (ಕಂನರಿ. ೦೪-೬೦) ; ತುಂಡುತುಂಡು ದೊರೆಗಳು 
ಕೂಡಿ ಹಿಂಡುಹಿಂಡು ಸೈನ್ಯ ಕೂಡಿಸಿದರು (ಗಾರೆ). ಪಿಂಡಾಗ್ವುಗುಂಪಾಗು; 
ಗುಂಪುಗೂಡು: ಕಟ್ಟಾನೆ ಬೀದಿಯೊಳಟ್ಟಿ ಕೊಂಡು ಪೋಗಿ ನಟ್ಟಾರಣ್ಮವ-ಂ 
ಪೊಗುವುದುಂ ಪರಿಜನಂಗಳೆಲ್ಲಂ ವಿಸ್ಮಯಂಬಟ್ಟು ಪಿಂಡಾ(ಕಾಂ. ದಾ] 
ಗಿಪ್ಪುದುಂ (ಫ್ರಕ್ಕಾಸ್ತ. ೨-೩೪ ನ). ಹಿಂಡಾನುಹಿಂಡು ಎ ಭಾರಿ ಸಮೂಹ, 
ಗುಂಪು: ಹಿಂಡಾನುಹಿಂಡು ಬೌದ್ಧ ಭಕ್ಷುಗಳಲ್ಲಿ ಮಹಾತ್ಮರಾದ ಭಿಕ್ಷುಗಳು 
ಎಲ್ಲಿ ಅಡಗಿರುವರೋ ಯಾರಿಗೆ ಗೊತ್ತೂ (ಧರ್ಮ: ೦೩೩). 


[ ಸಂ. ಪಿಂಡ) 
ಪಿಂಡುಗಂಕಣ. ಹಿಂಡುಗಂಕಣ (ನಾ). ೧. ಒಂದು ಬಗೆಯ 
ಬಳೆ,- ಕಂಕಣ : ವತಣಿಕದ ಮುತ್ತಿನ ಪಿಂಡುಗಂಕಣಮಂ ತೊಟ್ಟ 


ಕೈಯಿಂದಂ ಪೊನ್ನ ಸಟ್ಟುಗಮಂ ತೀವಿ ಭೈಕ್ಷಮಂ ಪಿಡಿಯೆಂದು ನೀಡಿದ 
ಕೈಯನಿತನೆ ಕಂಡು (ಶಕ್ಕಾರಾ. ೮೯-೭); ಬಾಣಸಿಗೆಯರ್‌ ಪಿಂಡುಗಂ 
ಕಣಂಗಳಂ ನೂಂಕಿ ನೂಲ ತೊಂಗಬನೆತ್ತಿ . . . ಪುಕ್ತಿಯೊಳುಣ್ಬ ಪರಿಜನ 
ಕೈಲಂ ಬಡ್ಡಿಸಿದಾಗಳ್‌ (ಸುಕುಮಾ, ೨೦-೨೪ 5); ತನ್ನ ನಿದ್ರೆಯೊಡನೆ 
ಕಟ್ತಲೆ ಪರೆಯುುತತ್ತಿ ೦ ಕಣ್ಮಲರೊಡನೆ ಕಮುಲದಳವಲರೆ ತನ್ನ ಪಂಡುಗಂ 
ಕಣದೊಡನೆ ಕೊಳರ್ವಕ್ಕಿಗಳುಲಿಯೆ ... ಸೆಜ್ಜೆಯಿನುಜ್ಜುಗದಿನೆರ್ದು 
ಶೃಂಗಾರಗೇಹದೊಳ್‌ ಶೃಂಗಾರಂಗೆಯ್ಕೂತ್ತೂಮಿರ್ದಛ್‌ (ಅರೇ. ೨-೦೮ ವ); 
ನಲ್ಲೊಡವುಗಳೊಳ್‌ ಎಕ್ಕಸರಂ ಶ್ರುತಕೀರ್ತಿಗೆ ದುಕ್ಕಂಡದ ಪಿಂಡುಗಂಕಣಂ 
ಮುಳವಿಗು ಜಕ್ಕಸರಂ ನಿನ್ನೆರಸಿಗೆ (ಕಾಣಾಕ್ಮ. ೩9-0೭). ವಿ. ತೋಳಿನಲ್ಲಿ 
ಧರಿಸುವ ಒಂದು ಬಗೆಯ ಆಭರಣ: ಸಿರಿಸದ ಬುಸಿಗಮಂ ಮಾಂಕರಿಸುವ 
ನಳಿತೋಳ ಪಿಂಡುಗಂಕಣದ ಸರಂ ಮೊರೆವಳಿಗಳ ಸರಮಂ ಚಪ್ಪರಿಸುವಿನಂ 
ಚೆನ್ನೈ ಪೊನ್ನೆಯರಲಂ ಕೊಯ್ದಳ್‌" (6ಜಿ. ೦೦೧೪೯ ತರ್ಕ); 
ನಿನ್ನಂತಃಪುರದ ಕಾಂಶುಜನದ ಕದಂಪಿನೊಳ೪* ಮೃಗಮದಪತ್ರಲೇಖೆಯಂ 
ಬರೆಯಲುಂ ಬಾಹುಲತೆಯೊಳ್‌ ಪಿಂಡುಗಂಕಣವಮನೇಟ್‌ಸಲುಂ (ಶಂಕಾಶಾ. 
9೪-೨೦೦ 5). ಹಿಂಡುಗಂಕಣ : ೧. “ ಗುಬ್ಬಿಗಂಕಣ ಹಿಂಡುಗೂಕಣಮಂ 
ಮೆಂದು ಮಣಿಗಂಕಣಂ ಹಸ್ತ ಗಂಕಣವು” (ಕನ್ಠಿಳ್ಳೆ. ೯೭). 
[ಪಿಂಡ್ಮೂ 4 ಕಂಕಣ] 
ಹಿಂಡುಗಜ್ಜುರ (ನಾ). * ಪಿಂಡಖರ್ಜೂರ : ಬಿತ್ತರಂಬಡೆದ ಪಾನೀರೆಳ 
ನೀರ್‌ ಪಿಂಡುಗಜ್ಜುರ ದ್ರಾಕ್ಷಿ ರಸವಾಳೆ ದಾಳಿಂಬ ಪಲಸಿಮ್ಮಾವರನೇಣ”ಲ 
ಮೊದಲಾದ ಫಳಕುಳಂಗಳಿಂ (ಶಾರಾತ್ಮ- ೧-೬-೨೭ ನ). 
[ವಂಡ್ಕು 4 ಕಜ್ಜುರ (ಎ ಕರ್ಜೂರ)) 


೫೫೯೩ 


೩6 


40 


ಏಂಡುಗೂಡು, ಹಿಂಡಂಗೂಡು (ಕ್ರಿ). ಒಟ್ಟುಗೂಡು ; 


ಪಿಂತಡಿಯಿಡು 


ಒಟ್ಟಾಗಿ 
ಸೇರು ; ಗುಂಪಾಗು : ನಿಜದಿಂದಂ ಪಿಂಡುಗೂಡಿರ್ದೆಲೆ ತೃಣಗಣಮಂ 
ನೀದು ಸತ್ತಾನವೂಂ ಪೀರ್ದಜಪೋತಂ ಲೀಲೆಯಿಂದಂ ನಲಿವವೊಲ್‌ 
ಹಿಂಡುಗೂಡು : ಕಂಡಕಂಡವರ ಮನೆಯಲ್ಲಿ 
ಹಿಂಡುಗೂಡಿ ಕೂಳನಿಕ್ಕುವ ಭೆಂಡರಿಗೆಲ್ಲಿಯುದೋ 
ಆಗಾಗ್ಗೆ ಹಿಂಡುಗೂಡುತ್ತಿದ್ದ ಮೋಡಗಳಲ್ಲಿ 
(ಪಿಂಡ್ಮು + ಕೂಡ್ಮು) 


(ರರ್ಮುಶ. ೧೦-೦೪). 
ಕೊಂಡುಡಬೇಕೆಂದು 
ಭಕ್ತಿ (ಮೋರಾ. ೧೬-೮೯) ; 
ಸೂರ್ಯ ಮುರೆಯಾಗುತ್ತಿದ್ದನು (ಫಠರು. ೨೭೬). 


ಪಿಂಡುಗೂಟು್‌,. ಹಿಂಡೆಕೂಳು, ಹಿಂಡೆಗೂಳು (ನಾ). ೧. ಮುದ್ದೆ 


ಯಾದ ಅನ್ನ : ಮಿಾಯದೆ ಮೆಯ್ಕೊಳ್‌ ಶ್ರೀಖಂಡಮಂ ಪೂಸುವೆನೆಂಬ 
ಪಿಂಡುಗೂಟಕೊಳಗಗುಲನುಣ್ಣ್ಟಿ ನೆಂಬ (ರರ್ನಾಕ್ಕು. ೧೨-೨೪). ಹಿಂಡೆಕೂಳು : 
೨. ಶ್ರಾದ್ಧದ ದಿನಗಳಲ್ಲಿ ಪಿತೃಗಳಿಗೆ ಇರಿಸಲಾಗುವ ಅನ್ನದ 
ಮುದ್ದೆ : “ಹಿಂಡೆಕೂಳು- ಪಿಂಡುನ್ನ. ಶ್ರುದ್ಧದ ಊಟ, ಹೀನವಾದ 
ಊಟಿ” (ರರಾ?9ಂ. ೬೪೯) ; ಹಿಂಡೆಕೂಳು ಮುಂಡೆಗೆ ಆದೀತೇ ? (ಗಾರೆ). 
ಹಿಂಡೆಗೂಳು : ವಿ. ಹಿಂಡೇಗೂಳು ಗುಂಡೀದಂಡೇಬುಂಡೂ ಕೈಯ್ಕಾ 
ಜೋಡೀಸೂವೆಂ (ಮ್ಲಸೂಮೆ- ೨-9೪). [ಪಿಂಡ + ಕೂಟು) 


ಹಂಡುಗೊಳ್‌, ಹಿಂಡುಗೊಳ್‌ (ಕ್ರಿ). ಒಟ್ಟುಗೂಡು ; ಗುಂಪಾಗು : 


ಮೇಳದ ಕೆಳದಿಯರ್‌ ಪಿಂಡುಗೊಂಡು ತದ್ಮೋಗ್ಮ . . . ಮಂಗಳೋವ 
ಕರಣಂಗಳಂ ಪಿಡಿದಾ ಸ್ಮಂದನದ ಸುತ್ತಲಂಂ ಮಂದೈಸಿ ನಡೆಯೆ 
(ಕಾರಶ್ರು. ೧೦-೭೩ ನ) ; ಪಿಂಡುಗೊಂಡು ಜೊಂಡೇಳ್ದ ಕುಳ್ಮಿದುಳ ಕೋಳ್ಗೆ 
ಸಜಂದರೆದೆಆ*ದ ಕಣ್ಣಳಿಂ ... ಪೂಸಿ ಪಸರಿಸಿದಂತೆ ಬಿಳ್ಹೆ ಪೆರ್ವೆಣಂಗಳಿಂದಶಿ 
ಭಯಾವಹವಪಾದ ಬಟ್ಟೆಯಂ ನಿಟ್ಟಿಸುತ್ತಿರೆ (ಕಾಣೇ. ೩-೦೨೦ ಶ). 
ಹಿಂಡುಗೊಳ್‌ : ಎನಿತು ಸುರರಾಗರೆನಿತಸುರರಾಗರಕಿ ನೆನೆಯೌ ಎನಿತು 
ದೇವರ ದೊದ್ದೆ ಹಿಂಡುಗೊಳ್ಳದು ನೆನೆಯೆ (ಯೆದ್ತರೆ. ರೇ. ೨೦೩-೦೪)- 
[ಪಿಂಡ್ಕು 4 ಕೊಳ್ಕ್‌) 


ಪಂಡುಮಾತು, ಹಿಂಡುಮಾತು (ನು). ಹೆಚ್ಚು ಮಾತು ; ಬಹಳವಾದ 


ಮಾತು ; ಕೊಂಡಾಡುವಾಗುನು ಭಟ್ಟನಲ್ಲೊಳ್ಳಿತೆ ಕಂಡು ಸೋಲದ 
ಸುಖಿ ಯಾರು ಪಿಂಡುವಷಿತಿನೆ ಜೋಲಿಯೇನು ನೀನೊಬ್ಬನೆ ಮಂಡೆ 
ದೂಗಿಸಿದೆ ಮೂಜಗವ (ಕರಕ. ೬೦-೭). ಹಿಂಡುಮಾತು: 

. - ತೆಂಡತೆಂಡದ ವಾರ್ತೆ 


ಕಂಡಕಂಡದ್ದೆಲ್ಲ ಕಮಲನಾಭನ ಮೂರ್ತಿ . 
ಮುರಿಹುಕ್ಷನ ಕೀರ್ತಿ ಹಿಂಡುಮಾತುಗಳೆಲ್ಲ ಹರಿಯ ನಾವಂ (೩ರಾಕ್ಕೆ. ೨೫-೦)- 
[ಪಿಂಡ್ಮು -- ವಜಿತತ್ಯಿ) 


ಪಿಂಡೋತ್ಪತ್ತಿ (ನಂ). ಭ್ರೂಣದ ಉತ್ಪತ್ತಿ, - ಹುಟ್ಟು : ಪಿಂಡೋಶ್ಚೃಶ್ಚಿ 


(ಶಿರೇಳೆ. ೨೫೩). [ಪಿಂಡ + ಉತ್ಪತ್ತಿ] 


ಪಂತಟ್ಟು; ಹಿಂದಟ್ಟು (ಕ್ರಿ). ೧. ಹಿಂದಕ್ಕೆ ಕಳುಹಿಸಂ; ಹಿಂದೆ 


ಹೋಗಂವಂತೆ ಮಾಡು : ಇದು ಸಿದಂ ಬದ್ಧಮೆಂದು ಪೊಣ್ಣು ನುಡಿದು 
ಬಂದ ನಿಯೋಗಿಯಂ ಪಿಂತಟ್ಟಲೆೊಡಂ (ಕಾಶುಕ್ಕ- ೧೪೩-೦೪). ಹಿಂದೆಟ್ಟು : 
ದಿ. ಜಿಟ್ಟ ಬರುತಿದೆ ಮುಂದೆ ಹೊಯ್‌ ಹೊಯ್‌ ಮೆಟ್ಟು ಹಿಂದಟ್ಟಿಡದಲ 
ವಕುವ ಹೊಟ್ಟುಗಳ ಹೊಯ್ಕೆನುತ ರಣದೊಳಗಟ್ಟೆಯಾಡಿದರೊಾ 
(೪೬. ೩೨-೨೨. ೨. ದಾಟಿ ಮುಂದೆ ಹೋಗು ; ಹಿಂದೆ ಹಾಕು: 
ಅಕ್ಕಪಕ್ಕದ ಮರಗಿಡಿಗಳನ್ನು ಹಿಂದಟ್ಟುತ್ತಾ ರೈಲು ವಂಂದಕ್ಕೋಡುತ್ತಿತ್ತು 


(ಕೂತಿ). (ಪಿಂತ್ಮೆ + ಅಟ್ಟು) 
ಪಂತಡಿ, ಪಿಂದಡಿ (ನಾ). ಹಿಂದಕ್ಕೆ ಇಡುವ : ಹಿಂತಡಿಯಿಡು' 
ಪರಾ. ಪಿಂದಡಿ: " ಪಿಂದಡಿಯಿಡು' ಪರಾ. (ಪಿಂತು + ಅಡಿ] 


ಪಂತಡಿಯಿಡು. ಪಿಂದಡಿಯಿಡು (ಕ್ರಿ). ಹಿಂದೆ ಸರಿ; ಹಿವ್ಮೊಟ್ರು: 


ನ[ವಂ]ಗಾಜಿರಂಗದೊಳು ಪರಿಧೆವಎಎಗಿ ಮುಂತಡಿಯ ಪಂತೆಡಿಯಿಟ್ಟಡೆ 
ನಂಮ ಪೂರ್ವ್ವದಾ ಪುರುಷರು ನಂಕವಾಸಿಗಳಧೋಗತಿಗೆಯ್ದುವರು 


ಷಿಂತಿಕ್ತು, 


ಪಿಂತನೆ 


(೪3. ೪, 9೨-88; 7338) ; ವಿಸಸನದಲ್ಲಿ ಮುನ್ನಣಡಿಯಂ ಸಲೆ 
ಪಿನ್ಹಡಿಯಿಟ್ಟು ಪೋಗದೊಂದೆಸಕಮನಾನ್ತ ವಂಗೆ ಪೆಸರಾವುದು (೫22. xx. 
೪೭-೪೮; 1). ಪಿಂದಡಿಯಿಡು : ಇಆವಲ್ಲಿ ಮೆಯ್ಲೆಡೆದು ಪಿಂಡಿ 
ಯಿಟ್ಟೊಡಮನೆಕಾಂತೆ  'ಬಂದೊಡಮಳಿಪಿಂದೆ ಸೋಲ್ತೊಡಮದಾಗದೆ 
ಅಂಬುಧಿ ಮೇರೆದಪ್ಪುಗುಂ (ಗರಾಯು. ೧೦-೬): [ಪಿಂತಡಿ4 ಇಡು] 
ಹಿಂತನೆ (ಅ). ೧. ಹಿಂದೆಯೇ : ನೆಗಬ್ಬರಿಘೂರ್ಜರ ದ್ವಿಪಘಟಾಳಿಗೆ 
ತನ್ನಯ ಸೂಚಿಯಾನೆ ತೊಟ್ಟಗೆ ಸಮರಂಗ್ರದೊರ್ಗ ಪರಿಯೆ ಪಿಂತನೆ 
[ತಾಕಾಂ. ಣೆ] ಸಂದವು ರೂಜಪುತ್ರರೂ (ಗರಾಯು. 
ವಲರ್ಗಣ್ಣಳ್‌ ಬಿಡಿದು ಮನಂ ಫೋಯ್ತೂ ಮನವ ಪಿಂತನೆ [೫ಕಾ. ಣೆ) 
ಧೈರ್ಯಂ ನಡೆಗೊಂಡುದು (೩ಗಂ. 8-೯೮). ವಿ. ತಡಮಾಡದೆ: 
ಸುಹ್ಮೃತ್ತೈೆೇಹದಿಂ ಮತ್ತೆಯಂಂ ಪಿಂತನೆ ಬಂದೈ ನೀನೆನುತ್ತಟ್ಕ ಜಕೊಳೆ 
ಕೆಳೆಯನೊಳ್‌ ಮಾತನಂಡುತ್ತಮಿರ್ದಂ (ಕಾದಂಉ. ೭೯೩). 
ಪಿಂತಪಿಂತನೆ (ದ್ವಿರುಕ್ತಿ ): ಈ ಚೋದ್ಯ ಮಂ ನೋಟಕ್ಕಿನೆಂದಂನುವುವಜಿ 
ಪಂತಪಿಂತನೆ ಪೋದೆಂ (ಕಂತ. RPE [ಷಿಂತಂ+ - ಅನೆ] 
ಫಿತರ್‌ (ಕ್ರಿ). ಹಿಂದಕ್ಕೆ ತರು: ಸುಗ್ರೀವಂ ವೀರರ ಸಂಸಕೆ ಪೊಗಬ್ಬು 
ಒಡನೆಯೆ ಸೀತೆಯಂ ಪಿಂತರ್ಪ ಕಜ್ಜಮನಣೆಗೆಯನ್ಟು, 
ವಾಣರಂ ನೆರೆಯಿಸಿದಂ (6ಕ್ಕುತ- ೩೭-೭): 
ಏಂದಿಕ್ಕು, ಹಿಂಶಿಕ್ಕು, ಹಿಂದಿಕ್ಕು, (ಕ್ರಿ). ೧. ಹಿಂದೆ 
ಸರಿಸು; ಹಿಂದೆ ಹಾಕು. ೨. ಮರಳಿಸು; ಹಿಂದಿರುಗಿಸು: 
ಕರಿಸಂಘಾತಮುವುಂ ಹೆಯವ್ರಜಮುವ೨ಂ ಪಿಂತಿಕ್ಕಿ | ಧ್ವಜೋತ್ಯರ 
ಸಂದೋಹಮುಮಂ ಬಿಸುಟ್ಟುಡುಗಿ ಪಿಂಛಚ್ಛೆತ್ರವಂಂ 
ವೇಷೋಟಿತರರ್ಥ್ಯಹಸ್ತರಿದಿರಂ ಬಂದರ್‌ ಭಯಭ್ರಾಂತಿಯಿಂ 
ಶುಜುವಂ ಪಿನ್ತಿಕ್ಸಿ ಪರಿಯಂ ಪಡರ್ಕೋೊಣ್ಣು' ತಾಗಿ ತೆಲ್ತಿಆ್‌ದು 
(ಎಳ. VIII, ಸೊರಲ. ೦೬-೫ ; 3015). ಹಿ. ಕಡೆಗಣಿಸು ; ಅಲಕ್ಷ. 
ವಾಡು : ಧಯವಮುಖಂ ಲೋಭಮುಮೆಂಬ ತಮ್ಮನ್ಮುತೆರಡುಂ ಪಂಪಕ್ಕಿ 
ಪಕ್ಕ ಗೆ ಪಾಟಿಯನೊಕ್ಕುಳ್ಳನಗೆಯ್ದ ಸತೃತವಂಂಮಂಂ ಪಿಂತಿಕ್ಕಿ ಜೋಳಕ್ಕೆ 
ತಪ್ಪಿ ಯಂಂಮೀ ಬಾಟ್ವುದೆ (ತಂಶಶಠಾ- ೯- ಸಿ ಹಿಂದಿಕ್ಕು : ೧. ಪರಿದೈದಿ 
ಬಲವವ್ಮು ನಮ್ಮ. ದಲಸಿ ಮುನ್ಹಣ ಪುಯ್ಕಲ ಪಿನ್ಹಿಕ್ಕಿ ಮುನ್ನಾಗಿ ನಿರಿವುೂದ 
ಹಳಮೆಗೆ "ತುಆುವನಿಕ್ಕಿಸ ಮುಗುಟ್ಡು ಬರಂಶಿಬಕ್ತೊಡೆ (ಎಕ. ೩11, ತಿಶಟೂ, 
೦೦-6; ಸು. 9301); ಸಂಭ್ರಮಂಬೆರಸು ಮುಂನನ್ನಿರ್ದ ಕುಸುಮುಶಯನಮಂಂ [೬ 
ಹಿಂದಿಕ್ಕಿ ಕಂಪಿಸುತ್ತಮೆನಗಿದಿರೆಟ್ಹ ಕಾದಂಬರೀ ದೇವಿಯ ಕಣ್ಣಾರೆ ನೋಡಿ 
- - * ಸಾಫಲ್ಕವಂಂ ಸಾಧಿಸುವಂ (ಕಾರಂಉ- 8೧೯). ೪. ದಾಟು; 
ಮುಂದೆ ಹೋಗು: ಗಾಡಿವಡೆದ ಕಾಡ: ಪಿಂದಿಕ್ಕೆ ಮೆಲ್ರವೆಂಲ್ಲನೆ ನಡೆವಾಗಳ್‌ 
(ಕರಿ ಕಾ. ೨೧೯)- ಹಿಂತಿಕ್ಕು : ೨, ವಂಕದೇವನಾಯಕನವರು 
ಓಡಣಿಯಂಂ ಹಾಯ್ದೂ ಸಿಜಿ್‌ಯಂಂ peso 
- -- ತವ್ಮೂ ಒಡೆಯೆ ಯೆಡಗಾವುಣ ಹಿತಂ ಹರಿದು ಸೆಜ್‌ಯ: 
ಜೀವಧನಮನುಂ ಹಿಂತಿಕ್ಕಿ ಹಲವು ಕು ದ ರೆ ಹಲಬರು ವೀರಭಟರಂ ಕೆಡರಿ 
6ಎ. ೪811, ರರ. ೨೨೦-೧೩ ; 1231). ಹಿಂದಿಕ್ಕು: ೧. ಪಾಂಡ 
ಕೈಕೆಯ ಕೇರಳರ ಹಿಂದಿಕ್ಕಿ ಪಡಿಬಲವಾದನಾ ಭೀಮು (ಕುವ್ಮಾಕ. ೩-೧೫) ; 
ಹಸಾರೂಢ ನಾರದನ ಹಿಂದಿಕ್ಕಿ ನೋದಲಾಕ್ಷಣ ಪುಪ್ಪಕವಿಳದುದ; 
ದೇವಚೂಡಾಮಣಿಯ ಪಟ್ಟಣಕೆ (ನೋಹತ. ೧೩-೧೯). ೫. ಸೋಲಿನ: 
ಹಿಮ್ಮೆಟ್ಟಿಸಂ: ತರ್ಕಶಾಸ್ತ್ರದಲೆಸೆವ ವಾಕ್ಮಗಳಕ್ಕಜಗಳಿಂದನ್ಮರನ: ಹಿಂದಿಕ್ಕಿ 
- ಸೊಕ್ಕಿನಲಿ ಬೆರತಿಹರಿಗೆಂದಿಗು ಪಕ್ವಮಪ್ಪುದೆ ವ:ನವ (ನಗತಾ. 
94-99). ೬. (ಆಲಂ) ಬೆನ್ನಿಗೆ ಇಟ್ಟುಕೊಳ್ಳು : ಕಾಪಾಡು: 
ರಕ್ಷಿಸು: ಎನ್ನ ಬಾಂಧವಜನಸಹಿತ ಹಿಂಡುವೆನು ಹಿಂದಿಕ್ಕು ವನ 
(ಕುಪ್ಣಾಕ. 9-೧೪). 


pe ಟೆ ಸ ಇ 
೧-೧೬) : ಒಡಯನ್ವು 


ಪಲಪೆಡೆಯ 


[ಪಿಂ ( ಪಿನ್‌) 4 ತರ) 


ಪ್ರಶ್ರಯಾಕರ 


(ಆದಿಫು. ೧೨- ೬೮); 


ತ) 


ತೋಜು 


೫೫೯೪ 


ಹಿಂತಿರಿಸು. 


ಹಿಂತಿರುಗು 
ಪಿಂತಿಲ್‌. 


ಪಿಂತಿಲ್‌ 


ಹಿಂದಿಕ್ಕಿಕೊಳ್ಳು-೧. ಕಾಪಾಡು; ರಕ್ಷಿಸು: ಮಿಕ್ಕ ಮಾತೇಕಿನ್ನು 
ನೀ ಹಿಂದಿಕ್ಕಿಕೊಂಬರೆ ಕೊಲುವನಾವನು (ಕುವ್ಕಾರೀ. ೧-೨೨) ; 
ಸಿಕ್ಕದಿನ್ನೆಲ್ಲಿಗೆ ಪೋದಪನವನ ಹಿಂದಿಕ್ಕಿಕೊಂಬರಸುಗಳುಂಟೆ (ಕುಂಾತಾಂ. 
೧5-೧೩೧) ; ಎಕ್ಕತುಳದಲಿ ತನ್ನನೇ ಮಜಕಿಯೊಕ್ಕು ನೀನಿರು ಸಾಕು ತಾ 
ಹಿಂದಿಕ್ಕಕೊಂಬೆನು ತಾಯೆ (ನರಾಗ- 4-೧೩-೧೬). ೨. ಕಾಣದಂತೆ 
ಬಚ್ಚಿಡು : ತನುಮುನಧನವ ಹಿಂದಿಕ್ಕಿಕೊಂಡ: ವತಾತಿನ ಬಣಬೆಯ 
ಒಳಲೊಟ್ಟೆಯ ನುಡಿವರು ನೀವೆಲ್ಲ ಕೇಳಿರೆ (ರಸವ, ೨೦೨): [ಮೀತ್ಮೆ*ಇಕ್ಕು] 
ಹಿಂದಿರಿಸು. ಹಿಂದಿರಿಸು (ಕ್ರಿ). ೧. ಓಂದುಗಡೆಯಲ್ಲಿ 
ಇರುವಂತೆ ಮಾಡು; ಹಿಂಭಾಗದಲ್ಲಿ ಇರಿಸು: ನೂರ್ವರ್‌ 
ತಮ್ಮಂದಿರುಮ ಪಿಂತಿರಿಸಿ ಲಕ್ಕಣಂ ಮೊದಲಾಗೆ ನೂರ್ವರ್‌ ಮಕ್ಕಳುಮಂ 
ವಂ೨ಂತಿರಿಸಿ (ಶಂಶರಾ, €- 96 ವ); ತನಗಾಗಳ್ಳೊಡವಟ್ಟಳ೨  ಪದಪಿನಿಂ 
ಪೊಣ್ಮಿತ್ತ ಬಾಯಿತ್ತ ಬಾಯೆನುತಂ ತನ್ನ ಕೆಲಕ್ಕೆ ಕಾಂತೆ ಕರೆದಾದಂ 
ಭ್ರಾಂಶಿಯಿ:ಂದಂ. ಸಖೀಜನಮೆಲ್ಲಂ ನಡೆನೋಡೆ ಪಿಂತಿರಿಸಿಕೊಂಡು 
(ಕಾರುಉ್ಲ, ೨೪೦). ವಿ: ಹಿಂದೆ ಬಿಟ್ಟು ಹೋಗು: ಬಲಾಕಂತಿಳೇಶ 
ಪಿಂತಿರಿಸ:ವೆ ಮೆಯ್ಮ ಪಿಂತೆ ' ನೆಬಲಿರ್ಪುದೆ ಬಾರದೆ ವತಾಣೆವೆಂದು 
ಮೂಣ್ಣರಟಯರೇಟ್‌ದೆರ್‌ ನ ನೈಪನ ಕೂಡೆ ಪಲರ್‌ ಪಿರಿಯಂದಣಂಗಳಂ (ಅಶೂಫ:- 
೪-೨). ಪೀದಿರಿಸು : ೨. ಇರಿಸಲ್ವೇಡಿರ್ದರಂ ಪಿಂದಿರಿಸಿ . . . ಎಲ್ಲಿಯಂಂ 
ನಿಲ್ಲದೆ ಕೆಲದಿವಸಕ್ಕೆಬಿ ದಂ ಪದ್ಮ ಪತ್ರೋತ್ಕರಕಾಂಶಿಪ್ರ ಚ್ಚ ದಾಚ್ಛಾದಿತಜಲ 
ಮೆನಿಪಚ್ಛೋದವು: ಸಾರ್ವಭ್‌ ವಂಂ (೫ ದಂಲಉ. ೬೬೦): ಹಿಂದಿರಿಸು : 2 
ಪಿ. ತನ್ನೊಡತಣ ಶಬರರಂ ಹಿಂ!ಶಾಕಾಂ. ಪಿಂ)ದಿರಿಸಿಯೊರ್ವನೆ ಬರುತ 
(ಕಪು. ೧೮-೩). [ಪಿಂತೈೆ*-ಇರಿಸು) 
:ಹಿಂದಿರುಗು' ನೋ. 
ಲ್‌. ಪಿತ್ತಿಲ್‌, 


ಹಿತ 
ಹಿತ್ತಿಲು (ನಾ). ೧. 


ಹಿತ್ತಲ್‌. ಹಿತ್ತಲು, ಹಿತ್ತಿಲ್‌. 
ಹೀದುಗಡಿ ; ಹಿಂಭಾಗ: “ವಪೆಡೆಮೆಟ್ಟೂ. 
ಕಳ ವಿಂಗಡೆಗೆ ಪೆಸರ್‌” (ಕರಾ. ೬೫-೪೩೩); 

ಡ ಪೆಜಗುಂ ಪಿಂತೆ ಹಿತಿಲೆನೆ ಹಿಂದೆನಿಕಂಂ* 
(ಕ೭ಕ0. ೧೯೬)- ಪಿತ್ತಲ್‌: ೧. ಬಲಿನಗರಕ್ಕೆ ಮೂಗೆನಿಸಿದಾ ತೃಪುರಾಂತಕೆ 
ದೇವತಾಲಯಾದಳಿ ಪಿತ್ತಲೆಸೆತೆಯಿ:ಲ್ಲದಲ್ಲುಗುತಮಿಜ್ತಿದ 
ನೀಕ್ಷಿಸಿ (೩2. ix-1, ೧೬೧-೬೬; 1092). ೨. (ತರಕಾರಿ. ಹೂಗಿಡಗಳಂ 


~~ 


ವಜ ಸ ಕ್ಸ್‌ 
ಮುಂತಾದ:ವನನ್ನು ಬೆಳಸುವ) ಮನೆಯ ಹಿಂದಿನ ಜಾಗ: ಮನೆಯ 


ಪವತುನಿವ . ೬ ೬ 


ಹಿಂಭಾಗದ ಸ್ಲಳ : ವಖನಿಪನ ಬರವಂ ದೂರದೂಳನುನಯಾದಿ 
ಕಂಡು... ಓಲಿಸೆನೆ ವನಜಾನನೆ ಪಿಕ್ತ್ಕಲತ್ತೆಲೋಡಿದಾಗಳ್‌ (ರರ್ಮಾಮ್ಮ . 
೪-೧೧೦) ; ಶಿವಲಿಂಗಯ:ಜನಕೊಪ್ಪು ಐ ಪೊಸ ಕಮ್ಮುರಲಂ ತಿಅಕಿಯಲ್ಲಿತ್ತ 
| ಸಾಕಾಂ. ಶ್ರಿ)ಲನಿರದೆಯ್ದು ವಿನೋದದಿಂದೆ ಪೂಗೊಯ್ದವನೆ ಲ. (ವೃತಿ 
೩೩-೨೮). ಜಿತ್ತಿಲ್‌: ಶಿ. ಪದಿಂಬರ್‌ ದೇವಡಿತಿಯರ್ಗ್ಗಂ ತಮಗಂ 


ಮನೆಗೂ ಅಂಗಣಕ್ಕಂ ಪಿಶ್ತಿಲ ಬಟ್ಟೆಗಂ ಇ 
ಧಾರೆಯನೆಜಕಿದು ಬಿಟ್ಟು 


. ಕೂಚೆಭಟ್ಕಾರರ ಕಾಲಂ 


[4 
ಕಟ್ಟರ್‌ (ಎಳ. 10, ಪಳಿಮರಾ: ೦೮-೯; 


ಸು. 1೫ರ): ಮನೆಯ ಪಿಶ್ಚಿಲೊಳೀತನಂ ಪಿಡಿದೊಯ್ದು ಭೋಂಕೆನೆ 
ಕೊಂದು - ಪೂಟ್ವು ದೆಂದು ಕಷಾುಯದಿಂ ಬರೆದೋಲೆಯಂ 
(ಆರ್ಮನ್ನು- 90-೧೬೨) ; ಎಳೆಯಳ್‌ ಪಿತ್ರಿಲ ಬಾಬಟಕ್‌ಗಳೆಲೆಯೊಳ* - - - 


ಅಗ್ರ: ತಳಿರೆಸೆಯುತಿರ್ಪ ಕದಳೀದಳಮಂ ಮೆಲ್ಟೆಸೆಯೆ ಚಿವುಟಿ ತಂದಳ್‌ 


ಬೇಗಂ (ರಶಕು. ೨-೧೨೮): ಹಿತ್ತಲ್‌ : ೨. “ಹಿತ್ತ[ಶಾಕಾಂ. ಕ್ತಿ)ಲಂ 
ನಿಷ್ಠುಟವಂದೆ:ಬುದು?” (ಮಂಗರಾ. ಇ೪೧-೧೬) ; ಹಿತ್ತಲ ದೆಸೆಯೊಳ್‌ 
ಬಿವದೋಡ.ವಾಕಿ ಹೊಣದೆ ಕೆಡೆದಳ್‌ (ನರ್ಮಾಮ್ಮ. 3೨೪೪). ಹಿತ್ತಲು : 


೨. ಮನೆಮನೆಯ ಓತ್ತ (ಕಾಕಾ. ತ್ರಿ]ಲಂನಳಿಡುವಂಡುಕಿನೆೊಳಗೊೊಬ್ಬನೆ 
ಸಾರ್ದು (834. ೩೦-೩) : ಗಂಗಾಸಾನಿ ಸುಭಗೆಯನ್ನು ಜುಲುಮೆಯಿಂದ 


ಕಂತು, ಪಿಂದು, 


ಪಿಂಶು 


ಹಿತ್ತಲಿಗೆ ಕರೆದುಕೊಂಡು ಹೋದಳು (ಗಂಗಾಶಾ. ೨೨) ; ನಮ್ಮದೇ ಆದ 
ಮನೆಯಿದೆ, ಹಿತ್ತಲಿದೆ, ತೋಟವಿದೆ (ಮೂರುರಾ. ೧೨೩) : ಧರ್ಮಕ್ಕೆ 
ದಟ್ಟಿ ಕೊಟ್ಟರೆ ಹಿತ್ತಲಿಗೆ ಹೋಗಿ ಮೊಳ ಹಾಕಿದ (ಗಾರೆ) ; ಹಿತ್ತಲ ಗಿಡ 
ಮದ್ದಲ್ಲ, ಮನೆಹೆಂಡತಿ ಮುದ್ದಲ್ಲ (ಗಾರೆ). ಹಿತ್ತಿಲ್‌ ; ೧. ಬಡಗಣ 
ಕೊಪ್ಪಲ ಹಿತ್ತಿಲಲು ... ಹಿರಣ್ಮಪೂರ್ವ್ವಕವಾರಾಧಿಸಿ ಸರ್ವ್ವನಮಶ್ಮ್ಶವಾಗಿರೆ 
ಪಡೆದು ಬಿಟ್ಟರ್‌ (೫೪33. ೪, 6೩೦-೪೩ ; 1162). ೨. “ಓಶ್ತಿಲಲ್ಲಿಯುಂ 
ನಿಷ್ಯಟಮೆಂಬುದು್‌ (ಹಣಾಯು, ೧೩೬-೩೦) ; ಪತ್ತಿದ ಗಂಡರ ಚಿತ್ತದ 
ಕಿಡಲೀಯದಿತ್ಲುದೇ ಕೋಟಿ ತನಗೆಂಬ ಸೂಳೆಯ ಹಿತ್ತಿಲಲ್ಲಿರದೆ ಸುರಭೂಜ 
(6s. ೨-೩೩). ಹಿತ್ತಿಲು: ೨. ನಿನಗೆ ಕರವೆತ್ತಿ ಪೊಡೆವಡುವ ಭಕ್ತ 
ವುನೆಯ ಹಿತ್ತಿಲ ಬೇಲಿಯಾಗಿಪ್ಟೆನೈ ರಾಮನಾಥಾ (ಗೇರಾನ. ೨೪-೪೪) 
ಹಿತ್ತಿಲೊಳ್ಸಂಜೀವನೌಫಧಿ ಬೆಳೆದು ರಂಜಿಸುತ್ತಿರಲು (ಸಳಿರಫು, ೦೫-೬೭) ; 
ಮನೆಯೊಳ್‌ ಸುರಧೇನು ಕಜಕಿಯುತಿರ್ಪುದು... ದಿವಿಜಾನೋಕಹಮೋವದೆ 
ಕುಡುವುದು ಬೇಡಿದುದಂ ಹಿತ್ತಿಲೊಳು (ಇಯಳಾ. ೦-೬) ; ಹಿತ್ತಿಲಲಿ 
ದುರ ಹಾರುವನು ಅಳಿಲಿನಂತೆ (ಕಪು. ೦೦-೪). 
ಹಿತ್ತಿಲ ವನ, ಹಿತ್ತಿಲ ಬನ, ಹಿತ್ತಿಲ ವನ ಇ ಮನೆಯ ಹಿಂಭಾಗ 
ದಲ್ಲಿರುವ ತೋಟ ; ಕೈದೋಟ : ಶ್ರೀವೀರಜಿನೇಂದ್ರಸಮವಸರಣಂ 
ಬಂದೀ ಆವಾಸದ ಏತ್ತಿಲ ವನದೋವರಿಯೊಳ್‌ ನೆಲ೩ತಖಲಸುರಗಣಸಹಿತೆಂ 
(ಕರ್ಮಾಶು. 80 ಪ್ರಯೋ) , ಕೃಷ್ಣನವನ ಕರಕೊಂಡು ಹಿತ್ತಿಲ ಬನಕೆಯ್ದೆ 
ತೊಂಡುಗೆಡೆವ . ಗಿಳಿಯಿಬ್ಬದ ವಲಿ ವಂಂಡಿಸಿದನು ರುಾಯಕುವರ 
(ರಕ. ೩.೩) ; ಆ ತರಳಾಕ್ಷಿ ಹಿತ್ತ್ವಕಾಕಾಂ- ತ್ರ]ಲ ವನಕವಳನಂದಾ 
ತುರದಿಂದೆಯ್ದೌ ಇದಳು (ಕುಠಾಶಾಂ- ೨೩-೬). ಹಿತ್ತಲ ಕಾಯಿ ಮನೆಯ 
ಹಿಂಭಾಗವನ್ನು ಕಾಯುವವನು : ಎಂದಿನಂತೆ ಅವನಿಗೆ "ಹಿತ್ತಲ 
ಕಾಯಿ” ಪದವಿ ಕಾದಿರುತಿತ್ತು (ರಾಮಾರೆ. ೨೬)- ಹಿತ್ತಲ ಬಾಗಿಲ್‌ -. 
ಮನೆಯ ಹಿಂಭಾಗಕ್ಕೆ ಇರುವ ಬಾಗಿಲು; ಹಿತ್ತಲಿಗೆ ಇರುವ 
ಬಾಗಿಲು ; ಹಿಂಬಾಗಿಲು : ತನ್ನರವುನೆಯ ಹಿತ್ತ(ಣಾಕಾ: ಕ್ರಿ]ಲ 
ಬಾಗಿಲಲಿ' ಲಿಂಗಪ್ರಸಾದವನು ಜನನಿ ತಂದವನಿಯಲಿ ಸುರಿಯಲು 
(ಚಿ: ೬೦-೨). ಹಿತ್ತಲ ಮನೆ - ಮನೆಯ ಹಿಂಭಾಗದ 
ಅಂಗಳದಲ್ಲ ಕಟ್ಟಿರುವ ಮನೆ: ಸಿಲುಕಿತಲ್ಲಾ ನೀರೆನುತ ಕೋಮಳೆ 
ವಕದಿಂ ತನ್ನೆ ಕೈಗೊಟ್ಟಳಲುತಂ ಹಿತ್ತ [ಶಾಕಾಂ- ತ್ರಿ]ಲ ವಂನೆಗೆವೊಡಗೊಂಡು 
ಶಾನೆಯ್ದು (೨ಸಫು- ೪೨-೩೧) ; ಅಂಗಳದಿಂದ ಹಿತ್ತಲ ಮನೆಯವರೆಗೂ 
ಗಡಿಬಿಡಿ ಆರಂಭವಾಗಿಬಿಟ್ಟಿತ್ತು (ನೈಕಿ. ೯); ತಾಯಿಯೂ ಮಗಳೂ ಆಗ 
ಕರೆದ ಎರಡು ದೊಡ್ಡ ಮಡಿಕೆ ಹಾಲನ್ನು ಹೊತ್ತುಕೊಂಡು ಹಿತ್ತಲ 
ಮನೆಗೆ ಹೋಗುತ್ತಾರೆ (ಕುರೆನಾ- ೨೬). ಹಿತ್ತಲು ಗುಡಿಸು ನಿಂದಿಸು ; 
ದೂಷಿಸು : ನಿಮ್ಮ ನಿಮ್ಮ ಭಾವನ ಜಗಳದಲ್ಲಿ ನೀವು ನಮ್ಮ ತಂದೇ 
ತಾಯಿ ಹೆಸರು ಹಿಡಿದು ಹಿತ್ತಲು ಗುಡಿಸಬೇಡಿ (3ರ. ೨೧೩). ಹಿತ್ತಿಲು 
ಮನೆಯ ಊಳಿಗ - ಹಿತ್ತಲ ಮನೆಯನ್ನು ಕಾಯುವ ಕೆಲಸ: 
ಅರಮನೆಯಲ್ಲಿ ಸಮುಖದೊಳು ನಿಶ್ಶಕಟ್ಟಳೆಯಲ್ಲಿ ನಡೆಯುವ ಊಳಿಗಗಳು 
- : - ರಜದ ಊಳಿಗ, ಹಿತ್ತಿಲು ಮನೆಯ ಊಳಿಗ (ಮಹಾವಂ. 1. 9೩). 
[ಏಂತು -- ಎ ಇಲ್ಲಾ: / ತುಳು, ಪಿಶ್ಚಿಲ್‌, ಬಿತ್ತಿಲ್‌] 
ಹಿಂದು, (ನಾ). ೧. ಹಿಂಭಾಗ; ಹಿಂಬದಿ: 
“ಬೆಂಗಡೆಗೆ ಪಿಂತೆನಿಕ್ಕುಂ” (ಕಕರ. ೬೩) ; ಕಿಚ್ಚಿನುರಿಯು೨ಂ೦ ಪೊಗೆಯುಂ 
ದಂಷಾ ಶ್ಚದ ವಮಂಂತುಂ ಒಂತುಂ ಬೆಟ್ಟ ವುನೇಆುವುದುಮಿಟವುದುಂ 
(ಆರ್ಕಾಕ್ಕು. ೪-೦೩೨) ; ತಂಕಾರಕ್ಕೆ - ಮುಂದು, ಮಂಂತು; ಫಿಂದು, 
ಹಿಂತು (ರರುದ- ೦೨೦ ಶ್ರಯೋ)- ೨. ಹಿಂಜರಿಯುವಿಕೆ: ವೀರದಿನ್ಹೊಪ್ಪವ 


ಸಾಮಂತ ಜಗದಾಳ ಮಲೆಯ ತೊತ್ತಳೆದುಳಿವ ಯತ್ತಿದ ಮೊನೆಸೆ ಐಸನ್ನು [| 


ಕಡಿ ಕಾಳಗಕ್ಕೆ ಏನ್ನು (ಎಕ. ೩11. ತಿಶಟೂ. ೧೦%-೨೪ ; 1130). ಹಿಂದು: ೧. 


ಹರ್ಷ2 


20 


35 


ಎಂತು 


ಎಜಿಗಲಅ೨ಯದೆ ಜಿಣ್ಮುಕಮ್ಮಗುಟ್ಟುಂ ಬರಲಣವುಅ೨ಯುದೆ ತಪ್ಪೆಂ ಪನ್ದುಂ 
ತೆಣನನಜ:ಯದೆ . . . ಪೊಯಿುಸಿದನು (ಎಕ, 11. ೦೩೩-೧೩೮ ; 
ಒಂದಟ ಪಿಂದೊಂದಡಸಿ ಗುಡುಗುಡನೆ 
ನಿರತಿಶಯಹರ್ಷದುಂ ಪ್ರಕಟಿಸುತ್ತಿರಲ್‌ (ಕಾದಂಪೂ. ೮೬); ಪುರ್ದು 
ಸರುವಂ ಕಟ್ಟೆಂಬ ಮುುಟ್ಟೆಂಬ ಪಿಂ(ಶಾಕಾಂ. ಬ: ]ವಡಸೆಂಬೊತ್ತರಿಸೆಂಬ್ನ್ನ 

.- . ಪುಳಂದವೃಂದನಿನದಂ ಪೊಣ್ಮಿ ತತ್ತು ಕಾಂತಾರದೆೊಳ್‌ (ಗಿಂಕ. ೧-೮೨)- 
ಹಿಂದು : ೧. ಜೆಡೆ ಗಂಗೆಯ ಸ್ತಾನ ನೊಸಲು ಚಂದ್ರನ ಸ್ಮೂನ ಹಿಂದು 


92) 
ಸುರಿವುನಂದಜಲಬಿಂದುಗಳಿನ; 


ಸೂರ್ಯನ ಸ್ಮಾನ (ನಿಸಿ. 6೪೪); ಹಿಂಡ ಬಿಟ್ಟೆಂದೆಂದು ಹಿಂದಿನಿಂ 
ಬಹುದಲ್ಲ ಕಂಡವರ ಹೊಲಕಿಳಿವ ತೊಂಡುದನಮುಲ್ಲು (₹306. 50-033). 
೨. ಕಡ್ಲೆಗೆ ಮುದು ಕಡಿವಾಣಕ್ಕೆ ಒಂದು (ಗಾರ). ೩. ಕೊನೆಯದು ; 
ಅಂತ್ಯ: ನೀರ ಕ್ಷೀರದಂತೆ ನೀನಿಪ್ಪೆಯಾಗಿ ಆವುದು ಮುಂದು ಆವುದು ಹಿಂದು 
ಎಂದಲಯೆನು (ಮಹಾರೇ.- ಬ. ೦೩-೧೦) ; ಮುಂದನಟ್‌ಯದ ಗುರುವು 
ಹಿಂದನಟ೨ಯದ ಶಿಷ್ಯ (ಸರ್ನಜ್ಠ. 66). ೪. ಹಿಂದೆ ನಡೆದುದು : ಹಿಂದ 
ನೆನೆಯಾ ಖೂಳ . . . ಎನುತ ಹೆಟಯಂಬಿಂದೆ ಕಡಿದಿಳುಹಿದನು ಪೂಂಚಾ 
ಲಾಧಿಪನ ಶಿರವ (ಕುವ್ಕಾರ್ರೋ- ೦೬-೩6). 

ಎಂತಣ್‌, ಹಿಂದಣ್‌ -ಹಿಂಭಾಗ ; ಹಿಂಬದಿ ;- ಅಕ್ಕುಳಿಸಿತೆಂದುಂ 

- ಪಿಂತಣ್ಣೆವಂದುದೆಂದುಂ ಪಾರೆಗೆಯ್ಕೇದುಂ _ ಈ ೧೩ 
ಅಪಸರಣಕ್ಕೆ ವೆಸರ್‌ (ಕತಾ, ೭೨-೬೪೪); ಓಳಸೋರ್ದುದು . . - ವೆಯ್ದೆಗೆ 
ದುದು ಘಲಾಲಿನೆ ಪಿಂತಣ್ಣೆವಂದುದುಂ ಜಗುಬಾದುದುಂ (ಕಂಕಂ. ೨೩೨); 
ಬೆಜಗಡರಿ ಮುಖದಿರುಹಿ ಹಿಂದಣಿನಿಜ್‌ದ ಕರ್ಣವ ನೋಡಿ ಮುಖದಲಿ 
ಕಿಟುನಗೆಯ ಕೇವಣಿಸಿ' (ಕುವ್ಮಾರ್ರೋ- ೬-೩೩); ಕರ್ಣ ಹಿಂದಣಿಲೆಚ್ಚು 
ಕೂರಂಬಿನೊಳ್ಳನುವ ಖಂಡಿಸಿದನು (ಕುರಂಗ. 8೨-೩೦). ಓಂತಣ, ಪಿಂತಳೆ, 
ಪಿಂದಣ, ಹಿಂದಣ, ಹಿಂದಳ ನ ೧. ಹಿಂಭಾಗಕ್ಕೆ ಇರುವ ; ಹಿಂಬದಿಯ : 
ತನ್ನರಸಿ ಚಿಕ್ಕಬ್ಬೆಗೆ ಬಡಗನ್ನಿಕೆಐಕಯ ಬಡಗಣ ಬದರಿಯ ಪಿನ್ರಣಕಲ? 
ಯಮ್ಮ್ಬಿಟ್ಟ (ಎಳ. ೪11, ಶಿನನೊ. ೯೬-೨೨ ; ಸು. 915): ಇರ್ಕೈಲದ ಮುಂದ್ಹಣ 
ಪಿನ್ಹಣಮಣ್ಣಳಕ್ಕೆ ಭೀಷಣಮತಿರೌದ್ರಮ ದ್ಭುತಮಗುರ್ವ್ವಿನ ತೇಜದಳುರ್ಕೈ 
ಧಲ್ಲನ (೫333. ೩1-1, 8೨-೯, 1007) ; ಹಿಂದಣೊಡ್ಡನು ರಭಾಡಿಸಿದವೀ 
ಕ್ಷೇಮಧೂರ್ತಿನೃಪಾಲನಾನೆಗಳು (ಕುವ್ಯಾಳ. ೨-೦೨) ; ನಿಂದನೈ ಬಳಿಕೀತನಾ 
ಹೆಬ್ಬಂದಿಯಿದಿರಲಿ ಮೆಲ್ಲಮೆಲ್ಲನೆ. ಹಿಂದಣಡಿಗಳಲಂಡುಗೊಂಡುದು 
ಶಂಭುಕಾಸುರನ (ತೊರರಾ. ೩-೩-೨೦). ೨. ಹಿಂದಿನ; ಮೊದಲಿನ : 
ಪಿಂತಣ ಭೆವದೊಳೂನೆಸಗಿದ ಪಾತಕಸಂತತಿಯೊರ್ಮೊದಲೊಳಗೆ ಭ್ರಾಂತಿ 
ವಡೆದು ಕೆಡಲೆಂದೆಜಗುವೆ (ಅಂಕತ- ೦-೯) ; ಖಚರೇಶನ ಪಿಂತಣ ಪುಣ್ಯದ 
ಫಲದಿಂ... ವಿಮಲಚಾರಣರೆಯ್ತರಲ: (ಕಾಂತೀತ- 3-48): ಪಿಂತಣ 
ಕಾಲದಲ್ಲಿ ಭೂಮಿಯಂ ಪರಿ: ಲನೆಗೆಯ್ದ ಭೂಪೋತ್ತಮರ ಮಹಾತ್ಮ್ಯವಂಂ 
ಚೆನ್ನುಗಿ ಕಿವಿಗೊಳಿಸು (ಠಾರಕಾಂ: ೦೯೪) ; ನೂಂಕುವುದೊಮ್ಮೊಮ್ಮೆ ನರಕ್ಕೆ 

- ಒಮ್ಮೆ ಮಾನುಷಕೆ ಪಿಂತಳ ಪಾಪಪಂಕದ ತೀವ್ರವದೆಂತೊ (ವರತ. 
೩-30); ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋಜಕಿದನೆನ್ನ 
ತಂದೆ (ಕುಕಾರೇ. ಬ. ೨9-99) ; ಆ ಜಾಗ, ಹಿಂದಣ ವರ್ಷ ಕುಮಾರಿ ಬೆಳೆದ 
ತಾವಿನಿಂದ ಮೈಲು ದೂರದ ಇನ್ನೊಂದು ಬೆಟ್ಟದಲ್ಲಿದೆ (ಕುಡಿಕೂ- ೧೦). 
೩. ಮೊದಲು ; ಪೂರ್ವ: ಅಲ್ಲಿಗೆ ಮತ್ತೊಂದು ಕಡೆಯಿಂದ ಇನ್ನೂ 


ಹಿಂದಣದಲ್ಲಿ ಬಂದವರೂ (ಯಕ್ಷಣ. ೨); ಹಿಂದಳ ಸುಖ ಮುಂದಳ 
ದುಃಖಂಗಳು ವುಂಂದಳ ಸುಖ ಹಿಂದಳೆ ದುಃಖಂಗಳು ಇವ ತಾ 
ಸಂಧಿಸಿ ಅನುಭವಿಸಿದಲ್ಲಿ (ಶಾಶೊಮ್ಮ. ಕ. ೩೩೮-೨೦). - ಪಂತಣಂ - ೧. 
ಹಿಂಭಾಗದಲ್ಲಿರುವವನು; ಹಿಂದಿನವನು: (೪. ೨. ಪೂರ್ವ 
ಕಾಲದವನು : ಅಕಾರಕ್ಕೆ . _ಹಿಂತಣಂ, ಅತ್ತಣಂ, ಇತ್ತಣಂ 
(ಕಮದ. ೨೦೦ ಶ್ರಯೋ). ಪಿಂತಣರ್‌ ಇ ಹಿಂದಿನವರು; ಪೂರ್ವ 


ಪತೆ, 


ಪತೆ, 


ದವರು : ಪಿಂತಣರ ಕಬ್ಬಗಳೆ ಸೇವ್ಮವಂವೆ ವನ್ಮ ೦ (ಸಂಸತ. ೩-೦). 
ಹಿಂತಾಗು, ಹಿಂತಾಗು, ಹಿಂದಾಗು-೧ಿ.: ಹಿಂದೆ ನಡೆದಿರು,-- 
ಘಟಿಸಿರು : ಪಿಂತಂದ ದುಸ್ಕಹುವಸ್ಮಾಂತರ ಸಂತತಿಯನಾಗಳನುಭವಿಸುತ 
ಮಿರ್ಪಂತಿರ್ದಳ್‌ ಚೈತನ್ಮಮುನಂತಾಗಳ್‌ ಹರಿಯಿಸಿತ್ತು ವೂರ್ಛಾವೇಗಂ 
(ಕಾದಂತೂ. ಆಅ): ೨. ಹಿಂದೆ ಉಳಿ: ಹಿಂದೆ ಬೀಳು: ಅದು 
ಏಂತಾಗಿರೆ ಮತ್ತಮೊಂದು ಶರಮೆಯ್ದಿತ್ತಂತದಂ ಪಿಂದುಗೆಯ್ದೊದ 
ಅತ್ತಿಂ ವೆಅತೊಂದು  ಮಾರ್ಗಣಮಂಳುಂಬಂ ಪಾಯ್ದುದು (ಕಾತಂ. 


೪-90) ; ಲಿಂಗ ಮುಂತಾಗಿ ಮನ ಹಿಂತಾಗಿ ಅಂಗಭಾವವಳಿದು 
ಅರ್ಪಿಸಿಕೊಳಬಲ್ಲ ಪ್ರಸಾದಿಯ ಪರಮವಪರಿಣಾಮವೆ ಪ್ರಸಾದ 
(ಆದರ... ೨೩-೬೩); ಷಡುರಥರುರವಣಿಯು ಹಿಂದಾಯಂತ್ಚಿ ರಾಯರ 


ಗುರುವ ಕಂಡವರಿಲ್ಲೆನುತ ಕುರುರಾಯ ಚಿಂತಿಸಿದ (ಕುನ್ಮಾರ್ರೋ. ೬-೩೬) - 
ಪಿಂದುಮುಂದು, ಒಂದುಮುಂದು ೧. ಹಿಂದಿನ ಭಾಗ ಮತ್ತು 
ಮುಂದಿನ ಭಾಗ : ಪಿಂದುಮಂಂದು [ ಕಾಕಾಂ. ವಿಂತುವುುಂತು 7ಮನೆಡ 
ಬಲನುಮಂ ಬೆರ್ಚಿದಂತೆ ನೋಟ್ಕುಮವ್ಪೊಡು ಸಳ್‌ ನಿಮಗೆ ಶಪ್ಪಲ್ಪಗೆದು 
ಬಂದನೆಂದಆ್‌ಯುಮೆಂದು ಪೇಟ್ತೂದುಂ (ಕಂಠಂ. ೦೩೨-೩); ಹಿಂದುಮಂಂದ 
ವಗಡಿಸಿದಾ ಮಾದ್ರೇಯ ರವಿಸುತರೊಡಲೊಳಂಬನು ಹೂಳಿದನು 
(ಕುವ್ಮಾರ್ರೋ. ೩-೦೬). ೨. ಆಗುಹೋಗು : ಶಿವಶಿವ ಪಿಂದುಮುಂದೆಣಿ 
ಸದೆ ಇನಿತುಬ್ಬುವರೆ (ತೆರಪು. ೪೭-೨೩); ಮನೆಗೆಲಸವಂಂ ಮಾಣು ಮೇಣ್‌ 
ವತಾಳ್ಮಳವಳು ಕೊನೆಮುಳ್ನಳೆತಾಗೆ ಹಿಂದುಮುಂಧುಗಳಿಲ್ಲ ಕೊನೆದು 
ಬಾಡಿದ ನಿರತೆಯಂ ವಹಿಲಿಸುವಳು (೫ ಕ. ೦೦೬-೨೩): ೩. ಹಿಂಭಾ 
ಗವು ಮುಂಭಾಗಕ್ಕೂ ಮುಂಭಾಗವು ಹಿಂಭಾಗಕ್ಕೂ ಬದಲಾದ 
ಸ್ಥಿತಿ: ಏರುಪೇರು ; ಹೆಚ್ಚು ಕಡಮೆ; ಎಪರೀತ : ಬಂದ ಶರಣರ 
ನಿಲವನಆೌದು ಸಂದು ಸಂಶಯವಳಿದೂ ನಂಬದಿದ್ದರೆ ಹಿಂದು ಮುಂದಾಗಿ 
ಹೋಹನು: ಕಾಣಾ. ನಮ್ಮ ಗೊಹೇಶ್ವರಲಿಂಗವು (ಅಕಕಂ. ೨೦೬-೬೪); 
ಹಿಂದಕ ಮುಂದಕ ಮಾಡಿಕೊಳ್ಳು - ವಾಂತಿ ಹಾಗೂ ಭೇದಿಯನ್ನು 
ಮಾಡಿಕೊಳ್ಳು : ಈ ಕಾಳಿನ ಹಿಟ್ಟಲೇ ಮಾಡಿದ ರೊಟ್ಟಿ ತುಣುಕು 
ಕಿಂದು ಮಕ್ಕ-ಲ್ಲಾ ಹಿಂದಕ ಮುಂದಕ ಮಾಡಿಕೊಂಡ ನೆಲಪಟ್ಟ ಬಿದ್ದಾ 
ವರಿ (ಗ್ರಾಕಾಯ. ೦೪೪).  ಹಿಂದಲಿನವಕು -ಹಿಂದಿನ ಕಾಲದವರು ; 
ಪೂರ್ವಕುಲದವರು : ಹಿಂದಲಿನವರು ವಹಿಡಿರುವ ಕವನಗಳು ಮುಗಿದು 
ಹೋದರೆ ತಾವೇ ಹೊಸಹೊಸದಾಗಿ ಅಲ್ಲೇ ಕವನಗಳನ್ನು ಗತ್ತಿಗೆ ಸ೦ 
ಯಾಗಿ ಹೆಣೆಯಶ್ತಿದ್ದರು (ಹುಲ್ಕತ. ೨೨). ಹಿಂದಲು ೧. ಹಿಂಭಾಗ; 
ಹಿಂಬದಿ : ತಂದೆ ಹೊಡೆಯುವರೆಂದು ಹೆದರಿ ಮನೆಯ ಹಿಂದಲಿಂದ 
ಒಳಗೆ ಬಂದು ರೂನರ ಸೇರಿದ್ದನು (ಕಟ). ೨. ಬಳಿಕ; ತರುವಾಯ: 
ವೃದ್ಧನು ಆ ಸಮಾಚಾರವನ್ನು ಅವನ ಊರಿಂದ ಬಂದಿದ್ದ ಪ್ರಯಾಣಿಕ 
ರಿಂದ ಹಿಂದಲಿಂದ ತಿಳಿದುಕೊಂಡಿದ್ದನು (ಕಶಾಕುಂ. ೨): ಹಿಂದಲೇಟು 
ಹೊಡೆ -ಹಿಂಜರಿ; ಹಿಮ್ಮೆಟ್ಟು : ಮಂಜಯ್ಯೂನೆ ಕರೆಗೆಹಿಂದಲೇಟು 
ಹೊಡೆಯುವುದರಿಂದ ತನ್ನ ಹೇಡಿತನ ಸ್ಮಾಪಿತವಾಗುವುದೆಂದಂ ಹೆದರಿದ 
(ಕಸಂ. ೨೦೪). ಹಿಂದುಮುಂದುಗಾಣು -ದಿಕ್ಕುತೋಚು ; ದಾರಿಗಾಣು: 
ಸಮುದ್ರಯತಾನದಲ್ಲಿ ದಾರಿ ತಪ್ಪಿ ಹಿಂದುವಖಂದುಗಾ ಣದೆ ಪೇಚುಡುವ 
ನಾಎಕರಿಗೆ ಇದೇ ದೈವ (ಕ್ಕೋರ್ಟಿ. ೨6) ; ಹಿಂದುಮಾಂದು ನೋಡು, 
ಹಿಂದೂಮೂಂದೆ ನೋಡು -೧. “ಅನಿಶ್ಚಯದಿಂದಿರು : ಅರೆಮನಸ್ಸಾಗಿರು; 
ಶಂಕಿಸು ; ಹಿಂಜರಿ ; ಹಿಂದುಮುಂದು ನೋಡ” (ಡಂ. ಇಂಳವಿ). 
೨. ಎಚ್ಚರಿಕೆಯಿಂದಿರು : ಜಾಗರೂಕನಾಗಿರು : (೪: [ಪಿನ್‌] 
(ನಾ). ೧. ಹಿಂದುಗಡೆ : ಹಿಂಬದಿ: ಹಿಂಭಾಗ: “ಪೆಅತು 
ಪಂಗಡ ಪೆಡಂಮೆಟ್ಟುಆ್‌ ಪೆಅಗುಂ ಹಿಂತೆ ಪಿಂತಿಲೆನೆ ಹಿಂದೆನಿಕುಂ” 


(ಕವಿಕಂ. 6೧. [ ಇಪಿಂತು 


ಇರ 


ಶಿ 
ಲಾ 


40 


ಎಿಂತ್ಯೆ, ಪಿಂದೆ, ಹಿಂತೆ, ಹಿಂದೆ (ಅ). 


ಪಿಂತ್ಮೆ 


`೧.. ಹಿಂಬದಿಯಲ್ಲಿ; 
ಹಿಂಭಾಗದಲ್ಲಿ ; ಹಿಂದುಗಡೆಯಲ್ಲಿ : ಸಿಧುರದ ಹಾರದ ಮಾಲೆಸೆ 

ಕಾಂತಿ ತಳ್ಳು ಪಜ್ಮಳಿಸುವ ಕೂಂಧೆವೂಂ ತಳೆದು ಪಂಕೆಸೆದಿರ್ದುದು ಗಡೆ 
ಸಂಧುರಂ (ಕಾಡಂಕೂ. 8೩); ಇವರ್ಗೆ ತಕ್ಕುದಂ ಮಾಲ್ಟ್‌ ನೆದಾಗೆಕೆ 

ಪೋಗಿ ಚಿಂತಾಸಿದ್ಧಿವಿನಾಯಕನ ಪಂತೆ ಕಂ ರ್ಪದುಂ (ತೆಂತಾ. ೨೬೨-೦8); 

ಇಂತು ನೆರೆದುದು ಜಾತುರಂಗಬಲ ಬಲಿದತ್ತ ಪಂತೆ ಪಠಿಹಿತಷೆ 
ಸಹಿತಂ ಬರುತ ಭವನತ್ತ (ಇತರ. ರೇ. ೩6-೬೩). ೨. ಮೊದಲಲ್ಲಿ; 
ಪೂರ್ವದಲ್ಲಿ; ಮುಂಚೆ: ಹಿಂತೆ ಕೆಲಕಾಲದೊಳಗೊಂದುದಿವಸು 

ನಂದಿ ಭೃಂಗಿ - - - ಗಿರಿಜಾತೆಸಹಿತೀ ಕ್ರಮದೊಳು ಓಲಗಂಗೊಟ್ಟಿರ್ಪೆ 
ಸಮಯನದೊಳ್‌ (ಕಿತ. ೩-೬); ರಾಘವಂ . ಪಿಂತೆ ರಾವಣನೆಂ ವಂಣಸಿ 
ವಾಜಿಮೇಧದೊಳ್ಳೂರ್ವರಂ ತಣಿಪಿದಂ (ಕೈಬಳಾ. ೨-೨5): ಬಲಿಯು 
ದಾನವ ಗೈದ ಚರಿತೆಯನು ಪಿಂತೆ ಕಲಿಯಲಿಲ್ಲವೆ ನೀವು ? (ಕುತ್ರ. ೦೬-೪). 
೩. ಪರೋಕ್ಷದಲ್ಲಿ: ಪಿಂತೊರ್ವರು ಬಾಣನಾಸ್ಕಾನದೆ ಬುದ್ಧಿವಂತೆ 
ರಿಲ್ಲೆಂದಾಡುವರು ಮುಂಶಣ ರಾಜಕಾರ್ಯವನುಸಿರುವೆ ಭೂತಂಂತೆ 
ಕೀಳೆಂದು ಕೈಮಂಗಿದ (ರೋಷತ, ೩೬-೩೬). ಹಂದೆ: ೧. ಅಜಯ 
ಚಂದ್ರನೆ ನಾಂ ಕಪಿಂಜಲಕ ನೀನೀ ಪುಂಡರೀಕಾರ್ಥವಿ» ತೆಜದಿಂ ಪಿಂಡಿ 
ಯಿದೇಕೆ ಬಂದೆ ಗಡ (ಳಾರೂಉ. ೩೦೪); ಪುಟಿ*ಲ ಶಣ್ರಂ ಸಾರುತಂಂ ಕೂದಿ 
ನಿಂದಳಿವೃಂದಂ ಬರೆ ಪಾರುತುಂ (ತುತ್ನತ್ರಿ. ೨೬೪): ೨. ತಪ್ಪನೆಸಗಿದೆ ಹಂದೆ 
ಜಡಭರಿತನಾಗಿ (ಶ್ರೀಕಾಕು. ೩-09); ಉಳಿಗಕ್ಕೆ ಬೆದರಿ ತನ್ನಡಿ ಶರಣ್ಟೊಕ್ಕರೊ 
ತಾಂ ಪಿಂದೆ ಕಂಡಂತೆ ಕಂಡುದಾಸೀನದಿಂ ವರ್ತಿಸೆ (8ಕ್ರಾಂಗ- ೭೪-೨೦೪)- 

೩. ಗುರುವಂ ವಂದೆ ಪೊಗಲ್ಬುದು ಮಿತ್ರರಂ ಬಂಧುಗಳೆಂ 
ಪಂದೆ ಪೊಗಟ್ಟುದು (80550. 3೭-೦6). ಹಿಂತೆ :- ೧. “ ಪಿಂತೆ-ಹಿಂತೆ 
(ಶಾಕಾಂ. ದೆ)” (ಕನುಡ. ೨90 ಳಿ. ೪. ಅನಂತರ ; ತರುವಾಯ ; 
ಆಮೇಲೆ : ಅಂತಪ್ಪನಂತಕೋಟಿಗಣಂಗಳೆಲ್ಲರಂ ಮಂಂತೆ ಸೃಷ್ಟಿಸಿದರೆ 
ಮನಂತದೇವತೆಗಳೆಂ ಹಿಂತೆಯ (ಕ್ಕು. 6-39-೬). ಹಿಂದೆ: ೧. 
ವಂರ್ಮುವನಅತಂ ಮಾಡದ ಭೆಕ್ತಿ ಸೊಣಗನ ಹಿಂದೆ ಸೊಣಗ ಹರಿದಂತಾ 
ಯಿತ್ತ್ರಯ್ಮಿ (ಅದತ. 00-06); ಯಾವಗಹುದಿದು ಹಿಂದೆ ಬಂದೆಸುವೀ 
ವಿಗಡತನೆ ನಿನಗೆ ಮೆಅಕಿವುದು ಕರ್ಣ (ಕುವ್ಮಾರ್ರೋ. ೬-೩೪): ದಕ್ಷಿಣಕೆ 
ನಡೆದುದು ವಾಜಿ ಚಂಪಕಾಪುರಕಂದು ಹಿಂದೆ ಬಹ ಪಡೆ ಸಹಿತ ವಹಿಲದಿಂದೆ 
(ಕೈ ಬಾ. ೦೦-೩೩). ವಿ. ಇನ್ನೂ ವಾನೆತ್ತ ವುಗನಂ ಹಡೆವುದೆತ್ತಲು . - - 
ಲೋಕಂ ನಗುವ ವಹಾತನಾಡಿದಿರಿ ಹುಟ್ಟುವಡೆ ಹುಟ್ಟನೆ ಹಿಂದೆ ಹೇಳಿಂದಳು 
(ಸಿದ್ಕಕಾ. 0-90); ಹಿಂದೆ ಪರಸತಿಗಾಗಿ ಹಿಡಿವಡೆದಂದು ಭೆಂಗಿಸ:ವಲ್ಲಿ ದೃಗಂ 
ಜಲಬಿಂದುವೊಂದುಂ ಹೊಅವಡದು . . . ಇಂದದೇನು ನಿಮಿತ್ತ ಸಲಿಲಂ 
ನಿನ್ನ ನೆಯುನದಲ್ಮಿಃತತ್ಯ. 06-34): ಎಲವೊ ಕೌರವ ಹಿಂದೆ ವಂಚಿಸಿ 
ಕಳವಿನಲಿ ಜೂಜಾಡಿ ರಾಜ್ಯವ ಗೆಲಿದ ಗರ್ವವನುಗುಳು (ಕುಡ್ಕಾರ್ರೋ. ೦೦-೪೪)- 
೩. ಹಿಂದೆ ಗಳಹುವನಿವನು ಬಾಯಿಗೆ ಬಂದ ಪರಿಯಲಿ (ಕುವ್ಮಾಲೀ - 
9.00); ಹಿಂದೆ ಬಯ್ಮಬಾರದು, ಮುಂದೆ ಹೊಗಳಬಾರೆದು (ಗಾರೆ) 
೪. ಹೊಸ್ಸದೇವರು ಬೆಸಸಲು ಕಾದಿ ಸುರಲೋಕಪ್ರಾಪ್ತನಂದ ಹಿಂನ್ಹಾದನ್ನ 
'ಹವರಂ ಲೇಸಾಗಿ ನಡಹುವರು (ಮ್ಮ ಆರಿ. ೦೪೩೨, ೩೦-೪; ತು. 3126); ಪಾರ್ಷಿ 
ಗ್ರುಹ-ತಾನು: ಹಗೆಯ ಮೇಲೆ ಎತ್ತಿ ಹೋಹಲ್ಲಿ ಹಿಂದೆ ರಾಜ್ಯವಂ 
ಉಪದ್ರವ ಮಾಡುವವನು (ಕಾ 8ರಾ. ೪) ; ಆ ಬಾಳೇಎಲೆಗಳ ನಡುವೆ ಗಿಡ 


ದೊಳಗಿಂದ ಒಂದರ ಹಿಂದೆ ಒದು ಹೊಸ ಸುಳಿ ಏಳುತ್ತವೆ 
(ವಖಂಬಿಯಿು.೨-೩೭). 
ಹಿಂದೆ ಕಳುಹು ಇ ಹಿಂದಕ್ಕೆ ಕಳುಹಿಸು: ವಾಪಸು ಕೆಳ 


ಹಿಸು : 
ವನತೊದೂ 


ಬರೆದು ಕೊಡುವೆನು ಕೃರ ಚರಾಸ್ತಿಯ ಉಂಬಳಿ. ಎಂದುಸುರಿ 
ಬಿರುವುನೆ._ ಕಂದನಹ ಕಡೆಕಂಜಿಯಾ ಒಂದಮೆಳು 


ಎಂತೆಗೆ ೫೫೯೭ ಪಿಂದುಗಳೆ 


ಹಿದ ಹಿಂದೆ ಕಳುಹಿದ ಇಂದುನಾಥಾಧೀಶೆನು (ಕುತ್ರ. 30-93). ಹಿಂದೆ ಪಿಂದಲೆ, ಹಿಂತಲೆ, ಹಿಂದಲೆ (ನಾ). ೧. ತಲೆಯ ಹಿಂಭಾಗ : ಹೆಡೆ 
ಬೀಳು -೧. ಹಿಂದೆ ಉಳಿ, ಆಗು : ಜಗದ ಜೀವನರಥವು ವಂಂಂದಿರೆ ತಲೆ: ರಾಹುವದನ ಶಶಿಬಿಂಬದ ಪಿಂದಲೆಯೊಳೆನೆ ತೋರವಂಂಶ್ತಿನ ತಲೆ 
ಹಿಂದೆ ಬೀಳದು ಭಾರತ (ಕಂಕು. 3೨-08). ೨. ಹಿಂಬಾಲಿಸಂ ; ಅನು ದುಡುಗೆಯಿನೆಸೆದುದಲರ ಸೋರ್ಮೂಡಿ ಸತಿಯಾ (ಪುತ್ತು. ೩-೩೬); 
ಸರಿಸು : ಈ ನರಸ ಬಹಳ ದಿನದಿಂದಲೂ ಆಕೆಯೆ ಹಿಂದೆ ಬಿದ್ದಿರುವುದು ತಲೆಯ ಪಿಂದು. ಪಿಂದಲೆ (ಕರ್ಗಾನ. ೯ ಪ್ರಯೋ), ಹಿಂತಲೆ ; ೧. 
ಎನಗೆ ಗೊತ್ತಿದ್ದರೂ ವಿಷಯ ಹೀಗೆ ವಿಕೋಪಕ್ಕೆ ಹೋಗುತ್ತದೆ ಎಂದು| 8 ಯಶೋದೆಯ ಹಿಂತಲೆಗೆ ಬಲವಾದ ಏಟ: ಬಿತ್ತೂ(ಪಾತ್ಮಂ್ಮ. 364). 
ಭಾವಿಸಿರಲಿಲ್ಲ (ಕನಹಂ. 6೭). ೩. ಕೆಳಮಟದಲ್ಲಿಂ"ೀ ಇರು: ಓದಿ ಹಿಂದಲೆ : ೧. ಹಿಂದಲೆಯನ್ನು ಸರಿಯಾಗಿ ಬಾಚಿಕೊಂಡಿಲ್ಲ (ಊರಿ). 
ನಲ್ಲಿ ಈ ಹುಡುಗ ಬಹಳ ಹಿಂದೆ ಬಿದ್ದಿದ್ದಾನೆ (ಕೂತಿ): ಹಿಂದೆ ಮುಂದೆ. ೨. ಹಿಂಭಾಗದಲ್ಲಿರುವಂತಹುದು : ಹಿಂಬದಿಯಲ್ಲಿರುವುದು : 
೧. ಹಿಂಭಾಗಕ್ಕೆ ಮತ್ತು ಮುಂಭಾಗಕ್ಕೆ : ಹಿಂದೆ ಮಂದೆ ಮರಳಿ ಬಲಗಡೆಗಿದ್ದ ಹಿಂದಲೆ ಹಟ್ಟೆಯ ಬಾಗಿಲಿಂದ ಬಂಡಿಗಾರರ ಗುಟುರುಗೊರಕೆ 
ಮರಳಿ ಬೆಗಡೊಂದಿ ನಡೆವುತ ಗಾಳಿಯುದು ಪೌಳಿಯ ಡೆಗೆ ತೂರಿ ಬರೆಂಶ್ತಿತಂ (ಫುಿನಕು. 8೫99). ' ಮುಂದಲೆ' ಪರಾ. 
ನಸುಸಾರ್ದು (ಕ್ರ, ೨೬-೩೦). ೨. ಆಗುಹೋಗುಗಳನ್ನು ಕುರಿತು: |?" [ ಪಿಂ (ಪಿನ್‌)--ತಲೈ) 
ಈ ಜನ - - . ಅಧಿಕುರಿಗಳಾಗದಿದ್ದ ಪಕ್ಷಕ್ಕೆ ಇಷ್ಟೊಂದು ದಗೆಯಲ್ಲಿ ದೊಡ್ಡ | |ಪಿಂದಳೆ (ಕ್ರಿ). ಅನುಸರಿಸು ; ಹಿಂಬಾಲಿಸು : ತಂದೆಯ ಕೆಳೆಯನ ಕಂದೆಂ 
ಗುಂಪನ್ನು ಹೊರಗಟ್ಟುವುದಕ್ಕೆ ಮುಂಚೆ ಇಪ್ತತ್ತು ಸಾರಿಯಾದರೂ ಪಿಂದಳೆದೆಡೆವಿಡದೆ ದೂಳಿಯಾಟಂ ಮೊದಲೆನ್ನಿಂದಮೆ ಏಟಕ್ಸಿಗೆ ವಂದಪ 
ಹಿಂದೆ ಮುಂದೆ ಯೋಚಿಸುಶ್ತಿದ್ದರು (ಶ್ರನರ3. ೪೬೬). ಹಿಂದೆಮುಂದೆ ನೆಂದಿವನಂ ಪೆಂಪುವಡಿಕುವುಪ್ರಶಿವತಾಂಕಂ 6860. ೬-೯6): 
ನೋಡು ಎಹಿಂದೆಗೆ ; ಹಿಂಜರಿ; ಅನುವರಾನಿಶು : ಅವರೂ ಉಳ್ಳವ [ಪಿಂ (ಎಪಿನ್‌)+ತಳೆ, ] 
ರಲ್ಲ. ಅದರಲ್ಲೂ ಹರೆಯದ ಅವಿವಾಹಿತ ಅಬಲೆಯೊಬ್ಬಳನ್ನು ಸಲಹಲು | 15 | ಪಿಂದಿಕ್ಕು ' ಪಂತಿಕ್ಕು ' ನೋ. 
ಹಿಂದೆ ಮುಂದೆ ನೋಡಿದರು (ಕೂಬಳ. ೩೭); ನಮ್ಮನ್ನು ಆಜ್ಞಾಪಿಸಲು ಹಿಂದಿರಿಸು ' ಪಿಂತಿರಿಸು ' ನೋ. 
ಪ್ರಭುಗಳು ಹಿಂದೆ ವಖಂದೆ ನೋಡಬಾರದು (ಕುಳಗೀ. 0೩೦). ಹಿಂದೆ ಪಿಂದಿರುಗು. ಪಿಂತಿರುಗು. ಹಿಂತಿರುಗು, ಹಿಂದಿರಂಗತಿ (ಕ್ರಿ). 
ಹತ್ತು - ಹಿಂದೆ ಬರು ; ಹಿಂಬಾಲಿಸು; ಬೆನ್ನಟ್ಟು : ಕುಜಳಿಯುರವಣಿಸಿ ೧. ಹಿಂದಕ್ಕೆ ಶಿರುಗು ; ಹಿಮ್ಮುಖವಾಗು : (9)- ವ. ಹಿಂದಕ್ಕೆ 
- ಅಜಚುತಭೆವನ' ಭವನವಂಂ ಪುಗಲಂಜದೆ ಮಿಂಡನು ಹಿಂದೆ ಹತ್ತಲು ತೆರಳು ; ವಾಪಸ್ಸಾಗು ; ಮರಳು: ಮೂಢ ಪಿಂದಿರುಗಿ ಪೋಗಿ 
ಮಜುಗುತಾಗಳು ಕಿನ್ನರಯ್ಮಂ ಕರುಣದಲಿ ನೋಡಿ (ಜಳ. ೨೮-೦೦) ; | 20 ಸಲಹಿಕೊ ಶರೀರವಂಂ (ತೆಳಾಕಾ. ೩೩-೦೦)- ೩. ಹಿಂದೆಗೆ ; ಹಿಂಜರಿ: - 
ಕರೂಷದ ಕೊಬ್ಬಿನವದಿರು ಹಿಂದೆ ಹತ್ತಿದರೆ ಮರಳಬಲ್ಲನೆ ಭೀಮನು “ ಫೆಆತೆಗೆದುದಕೆ ಪಿಂದಿರುಗಿತೆಂದಕ್ಕು ” (ಕಕ್ಕ. ೭೦). ಹಿಂತಿರುಗು : 
(ಕುಪ್ಶಾಳ. ೩-೨); ತ೦ದೆಯನು ಕೊಂದವಗೆ ಮೋಹಿಸಿ ಹಿಂದೆ ಹತ್ತಿದಳೆಂದು ೧. ಪಿಂತಿರುಗಿ ನೋಡೆಲೊ ವಿಶಾಲಾಕ್ಷ _ ಮೋಹರಸವಂಂ ತಕಕ್ಕಿ 
ಹೆಣ್ಣ ಕೊಡೆಂದು ನವನ್ಮಿಯ ತಂಗಿಯಿಂದಟ್ಟುವುದುಚಿತವಹುದು (ಸಾಳ್ಮಳಾ- ನುಡಿಸೊ ಸವಿನುಡಿಜಾಣ (ತಂತ್ರ. 0-೩೭೬). ೨. ರೋಪದುಃಖದ್ವಂದ ಓದಲಿ 
೩೦-00). ಹಿಂದೆ ಹಾಕು- ಹಿಂದೆ ಉಳಿಯುವಂತೆ ಮಾಡಂ ; ದಾಟು; ಬೆಂದು ಮಣಣಿಪುರಕೆ ಪಿಂಶಿರುಗಿ ಬಂದಳಸಿಭೀಷಣವಂನಃಸ್ತಿ ಶಿಯಲಿ 1 
ಕ್ರಮಿಸು: ಕಾಡುಮೇಡುಗಳನ್ನು ಹಿಂದೆ ಹುಕಿ ತೋಡುಗಳನ್ನೂ ಪಾೂಲ| ೩5 (8ಶ್ರಾಂಗ. £9-0೭3೭). ಹಿಂತಿರುಗು : ೨. ಇನ್ನು ಮೇಲೆ ನನಗೂ ನನ್ನೆ 


ಗಳನ್ನೂ ದಾಟಿದರು (೫ ೮ರ. ೦೩ ಕಠಾಸಾರ). .ಹಿಂದೆ ಹೋಗು - ೧. ಹಿಂದಕ್ಕೆ 
ಹೋಗು ; ವಂರಳು : ಬೋಳನು ದಾರಿ ತಪ್ಪಿ ನಡೆದಿದ್ದನು - - - ಹಿಂದೆ 
ಹೋಗುವುದೇಕೆ ? ಈ ದಾರಿಯನ್ನೂ ಬಲ್ಲೆನಲ್ಲವೆ! ಎಂದು ಒಂದು ಪಾಲ 
ದೆಡೆಗೆ ಬಂದನು (ಕಾಲೂರ. 00 ಕಠಾಣರ). ವಿ. ಹಿಂಬಾಲಿಸು ; ಅನು 
ಸರಿಸಂ : ಅಂದು ಮೈಗೆಟ್ಟವನಿಸುರನಿರುಳೊಂದಂ ಪಶುವಿನ ಹಿಂದೆ 
ಹೋಗುತ (ಆತ್ರ. 8೬-89). ಹಿಂದೇಟು ಹಾಕು = ಹಿ೦ಜರಿ; ಅನುವಣನಿಸು: 
ಅಷ್ಟೊಂದು ಬಂಡವಾಳವನ್ನು ತಾನೊಬ್ಬನೇ ಸುರಿದು ಸಾಹಸ ಮಾಡಲು 
ಸ್ವಲ್ಪ ಹಿಂದೇಟು ಹಾಕುತ್ತಿದ್ದನು (೩೮. ೬೭): ಹಿಂದೇಟು ಹೊಡೆ. 
ಹಿಂದೇಟು ಹಾಕು: ನಾನು ಕೊಂಚವ್ಹಾದರೂ ಹಿಂದೇಟು ಹೊಡೆಯದೆ 
ಎಲ್ಲ ಕಾರ್ಯ ವನ್ನೂ ಮಾಡುತ್ತಿದ್ದೆ (60೩. ೪). ( ಪಿಂತೈೆ) 


ಹಿಂತೆಗೆ " ಪಿಂಜೆಗೆ' ನೋ. 


ಷಹಿಂತೊಲೆ (ನಾ). ಒಲೆಯ ಹಿಂಭಾಗ : ಅಂಗಯತ್‌ - 
ಪಿಂತೋಲೆ (ಕಮದ. 0೩೩ ಶ್ರೋ). [ ಏಿಂತಂ-ಒಲ್ಮೆ ) 


ಪಿಂತಿಲ್‌ 


ತಂದಡಿ ' ಪಿಂತಡಿ ' ನೋ. 
ಕಂದಡಿಯಿಡು ' ಪಿಂತಡಿಯಿಡು ' ನೋ. 


ಪಿಂದಯ್ತು. ಪಿಂದೈದು (ಕ್ರಿ). ಹಿಂದೆ ಹೋಗು; ಹಿಂಬಾಲಿಸು: 
ಬಬ್‌ಸಲ್‌_ಓಂದಲ್ಲು ಫೋವುದು (15. 9. 1. ಇ). ಪಂದೈದು: 
ಊರುವೇಗದೊಳುಬ್ಬಿ ಮುಂದೈದಲಾ ಗಿರಿಯ ಸಾರವತ್ತಾದ ವೃಕ್ಷಗಳಿಲ್ಲಾ 
ಫಿಂದೈದಂತೋರಂತೆ ನಿಜಬಂಧುಗಳನಂ ಬೀಳ್ಕೊಡುವಂತೆ ಮೌಹೂರ್ತ 
ವಂನಂಸದಿಸಲಂ (ತೇಳಾರಾ. 2-೦-3೦). 

[ಬಂದು (ಎಪಂತೂ) 4 ಅಯಂ (ಎಎಯ್ದೂ) ) 


ದೊಡ್ಡಿಗೂ ಗಸಿ ಯಾರು! ಎಂದು ಅಳುತಾ ತನ್ನ ಊರಿಗೆ ಹಿಂತಿರುಗಿದನು 
(83. ೪11, ಆ). ಹಿ೦ದಿರುಗು : ೧. ಗಣಪತಿ ಹಿಂದಿರುಗಿ ನೋಡಲಾಗಿ 
(ಮುಂರಲು. ೪೨೭೯). ೨. ಅರ್ಜುನಂ ನೋಡುತಿರಲಾ ಭಾವೆ ಬಂದವೊಲೆ 
ಹಿಂದಿರುಗಿ ನಿಬಿಡಕಾಂಶಾರದಲಿ ತರುಗುಲ್ಹಪರ್ಣಗರ್ಭಂಬೊಕ್ಕು ಭು 
ಮರೆಯಾದಳಿರದೆ (8ಕ್ರಾಂಗ. ೪-೯) ; ಜಯಸೇನನು ತಡಮಾಡದೆ 
ಬೇಕಾದಷ್ಟು ಹೊಂಗೂದಲನ್ನೂ ಖಡ್ಗದಿಂದ ಕತ್ತರಿಸಿ ತೆಗೆದುಕೊಂಡಾ 
ಓಂದಿರುಗಿದನಂ (ಮಣ. 6೩). [ ಹಂ (ಪಿನ್‌) + 8ಿರಂಗ್ಗು ) 


ಪಿಂದು 'ಪಿಂತು' ನೋ. 
ಪಿಂದುಗಡೆ, ಹಿಂದುಗಡೆ, (ನಾ). ಹಿಂಭಾಗದ ಸ್ಥಳ: ಹಿಂದಿನ ಭಾಗ : 


ಪೆಲಗೆ-- ಅತ್ವದ ಏಂದುಗಡೆಯಲ್ಲಿ, ಇತ್ವಂ ಎ ಇಕಾರಂ ಹುಟ್ಟುವುದು (ಕಠುದ. 
9೬6 ೧೪). ಹಿಂದುಗಡೆ, : ಪಿಂತೆ- ಹಿಂದುಗಡೆಯಲ್ಲಿ (ಕಮದ. 93 ಆಕೆ) : 
ತರಕಾರಿ ಬೆಳೆಯಲು . . . ಸ್ಮಳ ಮನೆಯ ಹಿಂದುಗಡೆ ಆದರೆ ಒಳ್ಳೆಯದಕಿ 
(ಅರುಣ್‌. 9೬) । ನಿಮ್ಮನ್ನೆಲ್ಲಾ ನೋಡಿಕೊಂಡು ಹಿಂದುಗಡೆ ಬರುತ್ತೇನೆಂದಾ 
ಬೆಕ್ಕು ಹಿಂದೆ ಹೋಗುತಾ, ಶಾನೇ ಹಿಂದೆ ನಿಂತ ಒಂದು ಇಲಿಯು 
ಬಕ್ಕನೆ ಬಾಯಿಗೆ ಹಾಕಿಕೊಳ್ಳುತಾ ಬಂತಂ (ಪೀಿಕಂ. 1, 3೬)- 

[ ಪಿಂದು (ಎಪಿಂತಂ)+*ಕ₹ಡೆ, ] 


ಪಿಂದುಗಳೆ, ಹಿಂದುಗಳೆ (ಕ್ರಿ). ೧. ಹಿಂಜರಿ; ಹಿಂದೆಗೆ; ಹಿಮ್ಮೆಟ್ಟು. ೨. 


ತಿರಸ್ಕರಿಸಂ; ಜರೆ ; ಹೀಯಾಳಿಸು : ಕಂದರ್ಪನಂ ಹಿಂದುಗಳಿವಂದವಂಂ 
ತಳಿದು ನಿಂದ ರಾಜಪುತ್ರರಿಂದೆ (ರಚ. ೩-೦೪ 5). ಹಿಂದುಗಳೆ: ೧. 
ನೊಂದವರು ನಿಲಿ ಸ್ವಾಮಿಕಾರ್ಯಕೆ ಒಂದುಗಳೆದರು ಮರಳಿ (ಕುಣ್ಕಾಳೆ. 


೫೫); ಈಗಳಾನೆಂತು ರಣಕೆ ಹಿಂದುಗಳಿದವೆನು (ಕೈಬಠಾ. ೨೩-೨೨), 


ಏಂದುಗೆಯ್‌ 


ವಿ. ಕೋವಿದರಂ ಪೇಳಿಂದೆನಲವರ ನುಡಿಯನು ಹಿಂದುಗಳೆಯಲವ್ಮ್ಮದೀ 
ರಾಮನಾಧನ ಸಂದ ಕಥೆಯನುಸುರಿದೆನು (ಳುರಾನಾಂ. ೦-೬೬): 
ಬುದ್ಮಿಯನು ಹೇಳಿದರೆ - ಹಿಂದುಗಳೆಯದಿರು ಮಗನೆ (ಹಂಸಾಂ. 
0-66); ಹಿಂದುಗಳೆಯದಿರೆನ್ನ ವಪಾತನು (ಕೈಬಳಾ. ೨೭-೩೦). ೩. 
ಅತಿಕ್ರಮಿಸಂ ; ವಿಕಾರು;: ತರಣೆಯ ತೇರ ತೇಜಿಯ ಹಿಂದುಗಳಿವ 
ಸಾಸಿರಘೋಟಕಾನ್ವಿತರಥವ ಭರವಸದಿಂದೇಅ* ತೆರಳಿದ ಶೋಣಿತಪುರಪತಿ 
ವುದ್ಮಘೋಷದಲಿ (ಕೋಶತ. ೪೦-8). ೪. ಮುಗಿದು ಹೋಗು: ಶೀರು: 
ತನಗಿಂದು .ಮೂವತ್ತಾಣುವತ್ಸರ ಹಿಂದುಗಳೆದವು (ಸಂಠಶ. ೩-೨೨). ೫, 
(ಸಮಯವನ್ನು) ದಾಟು; ಕ್ರಮಿಸು: ಒಂದೊಂದುದಿನವನೊಂ 
ದೊಂದುವರುಷವಾಗಿ ಹಿಂದುಗಳೆದು ರಾಯ ತನ್ನ ಇಂದುಮಂಖಿಯ 
ನೋಡುವ ಕಡುಕಾತಂರದಿಂದ ದುರ್ಗಕೆ ತೆರಳಿದನು (ಕುರಾಸಾಂ. ೩೪-3) ; 
ಹಿಂದುಗಳೆದಳು ಬಾಲ್ಕವನು ಪಿತೃಮುಂದಿರದಲಿರಲು ಯವ್ವನ 
ಕಂದೆಆದುದು (ಕಾಗ. 9-8-00). [ ಪಿಂದು (<ಪಿಂತು) *ಕಳೆ, ) 

ಏಂದುಗೆಯ್‌ (ಕ್ರಿ). ಹಿಂದೆ ಉಳಿಯುವಂತೆ ಮಾಡು ; ಹಿಂದೆ ಹಾಕು: 
ಬಳನಂ ರಾಜ್ಯೋಚಿತಸುಖದೊಳೆಲ್ಲಿಯಂಂ ಪೀದುಗೆಯ್ಯಲಲ್‌ಯದನೆಯ 
ದೇಂ ಗಳ ಪರಲೋಕದ ಸುಖಮಗ್ಗಳಮೇಂ  ಬಲುಪಿಂದೆ ಪಿಂದು 
ಗೆಯ್ಹೂದು ಗುಣಮೇ (ಕರ್ಥಕ್ವ. €-ಟ; ಅದು ಪಿಂತಾಗಿರೆ ವುತ್ತಮೊಂದು 
ಶರಮೆಯ್ದಿ ತ್ತಂತದಂ ಪಿಂದುಗೆಯ್ದೊದಳುತ್ತೂಂ ಪೆಜತೊಂದು ಮಾರ್ಗಣ 
ಮಳುಂಬಂ ಪಾಯಣ್ಣುದು (6050. 9-90). [ಹಿಂದು (ಎಹಿಂತು) + ಕೆಯ] 

ಹಿಂದುಗೊಳ್‌, ಹಿಂದಂಗೊಳ್‌ (ಕ್ರಿ). ಹಿಂಬಾಲಿಸು ; ಅನುಶರಿಸು : 
ಎಯ್ದಿದತ್ತ್ತ ತತ್ತರಂಣಿಯ ಪಿಂದುಗೊಂಡಖಳಬಂಧುಜನಂ ಪಿತೃಮಾತ್ಸೃ 
ಸೋದರರ್‌ (ರಕಕ. 6-00) ; ಕಾರುೂಗಿಲ್ಲೆ ಕರ್ಬುವಿಲ್ಲಂ ಕೈವೀಸಿ ಕರೆದು 
ಕಳುಪಲೊಡನೆ ತಾನ2ಂ ಸಂಗಡವತಾಗಿ ಪೋಗಿ ಪೊತ್ತೆತತ್ತಿವ ಗಂಧವಹನ 
ಏಂದುಗೊಂಡು ಮಂಡಳಿಸಿ ಮಟ್‌ಮಂಗಿಲಂತೆ ಪಾರ್ವ ವದದುಧುಕರ 
ಪ್ರಕರದಿಂ (ಕಾ8ಕೇ. ೦-೦೩8 ನ). ಹಿಂದುಗೊಳ್‌ ; ಹಿಂದುಗೊಂಡೇ 
ಬಪ್ಪೆನೆನ್ನ ಸುಕೃತದ ಸುಧೆಯೆ (946. ೩-೩೨): ಬಂದುದೀ ಮೃೃಗಪೋತ 
ಭೀತಿಯ ಮುಂದಗಶಿಯಲಿ ಮನ್ಫಿಗಸುನೇತ್ರೆಯ ಹಿಂದುಗೊಂಡು[ಶಾಕಾಂ. 
ಹಿಂದಣಿಂದ] (ಕೊರರಾ. 8೩-6-36) ; ಒಡೆಯನ ಲಲಿತಮೂರ್ತಿಯನಗಲ 
ಲಾಟದೆ ಹೀದುಗೊಂಡಳುತ ತೊಳಲಿ ಬರುತ (ಏಕಾಗ. ೩-3-80); ಗೀರ್ವಾಣ 
ಪತಿನಂದನಂ ಬಹಳದೇಶವನಪರ್ವ ತನದೀನದಂಗಳನುತ್ತರಿಸಿ ಕಂದುರೆಗಳ 
ಹಿಂದುಗೆೊಂಡಂ ಬರಲಂ (ಕ್ಕ ಳಾ. 36-೩). 

[ ಓಂದು ( ಎಪಿಂತಂ)-4 ಕೊಳ್‌; ] 

ಪಿಂದುಟ್‌, ಹಿಂದುಳಿ (ಕ್ರಿ). ಹಿಂದೆ ಉಳಿ. ನಿಲ್ಲು; ಹಿಂದಾಗು : 
ವಂಂಂದಾಗಿ ದಿನಪನುದಯತಾನಂದದೊಳಸ್ತವುಯಸವಾಯದೊಳ' ಸಜೆ 
ಕರಂ ಪಿಂದುಟಿದುದಂತೆ ಕೆಲರೊಡವಂದಾದುದಯದೊಳೆ ಸಾರ್ವರೆಡ 
ಜಕೊಳಗಲ್ವರ್‌ (ಕಾಶೃಶಾ. 6 ಕೂದ್ರಳ); ಬಗೆವರ ಬಗೆ ಪಂದುಲಾಯೆ 

. . ಮುಗಿಲ ಪೊಟ್‌ ಯಂ ಸುರಿವ ಮುತ್ತೂಗಳೆಂ ಕುರ ಮಂಂಬನಿಯ 
ತಂದಲೆಂದು ಬಂದು ನುಂಗಲಂಗೈಸುವ ಚಾದಗೆಯ ಮುತ 
ಗಳುವುಂ (ಳನ೪ಾ. ೨೩೪). ಹಿಂದುಳಿ : ಸಕಲೇಂದ್ರಿಯಗಳುಬ್ಬಟಿ ಬಲಿದ 
ವಿವರೂಪಚಾರದಲಿ ಹಿಂದುಳಿದುದುಗ್ರ ತಪಃಪ್ರಭಾವದ ಬೆಳಗು ನಿಮಿಷದಲಿ 
(ಕರಾ. ೦-೩-೩೩) : ನವು ನಾಳೆ ಹಿಂದುಳಿಯಬಾರದು ಕದನಕನುವಾಗಿರಲಿ 
ಪಾಯೆದಳಮೆಂದಂ ನುಡಿದಂ(ಕೈಂಳಾ. ೦೭-೩೦) : ಸಭೆಯೊಳು ಮೇಲೆದ್ದು 
ಕೂಣಿವನು ಬಹುಭಾಷ ಹಿಂದುಳಿವನು ಮಿತಭಾಷಿ (ಇಂತ9ನ. ೨೦೩-೬೩): 
ಹಿಂದುಳಿದ ಪಂಗಡ- ಪ್ರಗತಿಗೆ ಸಹಾಯಹೊಂದದಿರುವ ಗುಂಪು: 

ಮಿಡಲ*ಸ್ಕೂಲಿನಲ್ಲಿ  ಸ್ಕಾಲರ್‌ಷಿಪ್ಪುಗಳ ಹಂಚಿಕ ಹಿಂದುಳಿದ 
ಪಂಗಡಗಳಿಗೆ ಇವೆಯಲ್ಲ (ಕಳ. ೦೪೪). ಓಂದುಳಿದ ಪ್ರದೇಶ-ಪ್ರಗತಿ 


೫೫೯೮ 


ಹಿಂಬಕ್ಕೆ 


ಯಕಾಗದಿರುವ ಪ್ರಾಂತ, ಸ್ಥಳ ; ಕೆಳಮಟ್ಟದ ಅಥವಾ ಹೀನಸ್ಥಿತಿ 
ಯಲ್ಲಿರುವ ಪ್ರದೇಶ: ಹಿಂದುಳಿದ ಪ್ರದೇಶಗಳಲ್ಲಿ ಅಡುಗೆಮನೆಯ 
ಹೊಗೆಯು ಒಂದು ಜಂಗತಿಕ ಸಮಸ್ಕೆಯಾಗಿರುವುದಂಂದ .. 
“ರಾಜೂಚೊಲಾ" ಅನೇಕ ದೇಶಗಳಲ್ಲಿ ಜನಪ್ರಿಯವಾಗುತ್ತಿದೆ (662೪.33). 
6 [ಪಿಂದೆ (ಆ ಪಿಂತೈೆ) 4+ ಉಚಕ್ಕಿ) 
ಹಿಂದೆ .ಪಿಂತ್ಕೆ' ನೋ. 
ಎಿಂದೆಗೆ, ವಂತೆಗೆ, ಹಿಂದೆಗೆ (ಕ್ರಿ). ೧. ಹಿಂದಕ್ಕೆ ಸರಿ; ಹಿಂಜರಿ ; 
ಹಿಮ್ಮೆಟ್ಟು : ವೊಗುವ ತೊಡಂಕುವೆತ್ತುವ ಬಿದಿರ್ಚುವದಿರ್ಚುವ ಪಾಯ್ವೂ 
ಪೊಯ್ವ ಪಿಂದೆಗೆವ ಮರಲ್ವ ಮೇಲ್ವರಿವ . . * ಬಿನ್ನಣಮೊಪ್ಪೆ ಪಗಿಲ್ಲು 
ಕಾದಿದರ್‌ (ಕಂಕಂ. ೪-೬೪) : ರಾಯನ ನುಡಿಗಾನು ವಿನಯಗೂಡಿ ಪಂದೆಗೆ 
ದಿರೆ ಪಟ್ಟದರಸಿ . . . ಕಟ್ಟುಣಿ ಪೆಣ್ಮಣಿಯೆ ಬಾರೆಂದಂ ವಣುಂದಕೆ ಬರಿಸಿ 
ದಳು (೫6೦. ೧೨೨೭). ಹಿಂತೆಗೆ: ೧. ಯುುಕ್ತಾಯುಕ್ತವಿವೇಕಕ್ಕೆ 
ಏಂತೆಗೆದು ಉನ್ಮ ತ್ತನಂತಚ್ಚಬೆಳ್ಹಿಂಗಳೊಳೊಯ್ಕನೊಯ್ಕ್ಯನೆ ಬರಂತಿರ್ದ 
ನನಾಂ ದೂರದೊಳ್‌ ಕಂಡು (ಕಾರಂಉ. 8೬೫) : ಅತಿಭೀತಿಯಿಂದನುಗೆಟ್ಟು 
ಪಿಂತೆಗೆಯದೆ. ಮಿುತಿಮಾಅ್‌ ಮೇಲುವರಿಯದೆ . . . ಪಶಿಸೇವೆಗೈದು 
ಬಾಳುವುದು (೫. &-೩೦)- ವಿ. ಹಿಂದಕ್ಕೆ ತೆಗೆದುಕೊಳ್ಳು : ಆ 
ಕ್ರೋಡನುರುತರಕ್ರ್ರೋಧವಿಹ್ವಲನಾಗಿ ಮಂಂಗಾಲ್ಲಳಂ ಪಿಂತೆ[ಕಾಾಂ.ದೆ) 
ಗೆಯದಿದಿರೈದಿ (ತುಜಾಂ. ೭-೨೪): ಹಿಂದೆಗೆ ; ೧. ಶ್ರೀವಂಂತರಾದ ಪಾಂಡ 
ವರು . . . ಹಿಂದೆಗೆಯದೇ ಯುದ್ಧವನ್ನು ಮಾಡುವರ (ಕ್ಕರಾಳೀ. ೦೦೪); 
ಚೋಳರಾಜಾಧಿರಾಜನೂ ಯುದ್ಧದಲ್ಲಿ ಗಾಯಗೊಂಡು ಹಿಂದೆಗೆದನು 
(ನೊಳಂ೨. ೩೮); ಹಾದಿಯಲಿ ಹಳ್ಳವಿದೆ ಮುಳ್ಳಿಡಿದ ಕೊಳ್ಳವಿದೆ ಎಂದಳುಕಿ 
ಹಿಂದೆಗೆಯದಿರು (88088. ೪೬-೧೫): ವಿಜಯಿ ದುರ್ದೈವದ ದಂಡು 
ಹಿಂದೆಗೆಯಿತಂ (ಇಂಕಾಶ. ೩೨-೪೬)... [ಪಿಂ (ಪಿನ್‌) + ತೆಗ್ಗೆ] 
ಹಿಂದೆಸೆ, ಹಿಂದೆಸೆ (ನಾ). ಹಿಂದಿನ ಭಾಗ; ಹಿಂಭಾಗ : ಮುಗ್ಗರಿಸಿ 
ನಿಲ್ಲುತಂಂ ಪಿಂದೆಸೆಗೆ ನೋಡುತುಂ . . . ಮುುಂಬರಿದನೆಂತಾನುಮೆದೆಯ 
ಚಿಂಂಚಲ್ಕ್ಮಮಂ ನಿಗ್ರಹಿಸಿ ವ್ಯಗ್ರಮನಧಿಂ (2ಶ್ರ್ರಾಂಗ. ೫೧-೦೩೮) ; 
ಮುಂದಕೆ ಪೋಪುದು ತನುವಿದು ಪಿಂದೆಸೆಗೋಡುವುದು ಬಳಕೆಗೈದದ 
ಮನವೇನೆಂದಪೆನೊ (8»ಳುಂತ. ಹಿಂದೆಸೆ : ಪೂರ್ವ 
ಆದಿಯ ಇಷ್ಟದಲ್ಲಿ ಮಧ್ಯಭಾವ ಆತ್ಮನಲ್ಲಿ ಉತ್ತರ ತಂತ್ತತ:ದಿಯಲ್ಲಿ 
ಮೆಟ್ಟಿ ನೋಡಲಾಗಿ ಹಿಂದೆಸೆಯಲ್ಲಿ ಕಂಡೆ (ಕೋನ. ೧೪೯-೩೬೬) ತತ್‌ 
ಸರಸಿಜಾನನೆ ವಲ್ಲಭನ ಹಿ:ದಬೆಸೆಯೊಳಿರುತಿರಲು (2ಸಪು. 
[ಏಂ (ಹಿನ್‌) + ದೆಸ್ಕೆ) 
ಪಿಂದೈದು ' ಪಿಂದಯ್ದು "ನೋ. 
ಪಿಂದೊಡೆ, ಹಿಂತೊಡೆ (ನಾ). ತೊಡೆಯ ಹಿಂಭಾಗ, - ಹಿಂಬದಿ : 
ಮೋದೆ ಸಿತಾಸಿಯಿಂ ಪಲಯೆ ಕೈ ಕೆಲವಂದು ಮಹಾವರಾಹನಂತಾದುವು 
ಕೂಡೆ ಕುಕ್ಮುಟ್‌ಸೆ ಪಿಂದೊಡೆಗಳ್‌ ಕೆಲವೇಕದಂತನಂತಾದುವು (ಕಂರ್ರಲ್ಪ. 
೧9-6೬). ಹಿಂತೊಡೆ : “ತೊಡೆಯ ಹಿಂಭಾಗ ; ಹಿಂತೊಡೆ ; ಹಿಂತೊಡೆ 
ಮತ್ತ ಪಿರ್ರೆ” (ಟೂಣು. ಇಂಕು). [ಪಂ (ಪಿನ್‌) + ತೊಡೆ,] 
ಪಿಂಪಿಣಿ (ನಾ) - ಹಿಂಭಾಗದಲ್ಲಿರುವ ಜಡೆ : ಮೂಗುದೆಯವಿಂದುವದನೆ 
ಪಿಂದಿಣಿಯಿಂ ದೊಗೆದಿಳಿದಾ ಮುತ್ತಿನ ಬಟ್ಟೊಪ್ಪಿತ್ತಗಲದೆ ಪಿಂತಣ ದೆಸೆ 
ಯಿಂ' ತಾಳಿದ ರಾಹುವಿನ ನಾಲಿಗೆಯಂತೆ (8`ನತಂ. ೬-೬೪). 
(ಪಂ (ನನ್‌) *-ಪಿಣ್ಮಿ. / ತೆಲು, ಪಿಂಪಿಣೀ ಎನಾಲ್ಕೂ ಕಾಲಿನೆ ಜಡೆ] 
ಪಂಬಕ್ಕ (ನಾ). ಹಿಂಬದಿ: ಹಿಂಭಾಗ : ಪೊಂಬೆಸದ ಬೆಸುಗೆಯ ಪಿಂಬಕ್ಕ 
[ಕಾ೫ಂ. ವೆಂಪಿಂ ಚಬುಕ)ದೊಳೆ ನಿಗುಂಬಿಸಿದ ಕರಿಯ: ಬಿಳಿಯಿ ರುಟ್ಬರಿಯ 
ಪುಲ್ಲಿಯ ಕದಳಿಕೆಯ ಕಡುಪಿನಿಂ (೪ಕಂಭು.೧೪-೬ 6). 
[ಪಿಂ (ಹಿನ್‌) + ಪಕ್ಕ] 


20 


೧೮-೩೪) ಆ 


36 


೪೨-೩೬). 


40 


ಪಿಂಬಗಲ್‌ 


ಹಿಂಬಗಲ್‌, ಪಿಂಬಗಲಂ, ಹಿಂಬಗಲಂ (ವಾ). ಹೆಗಲಿನ ಕಡೆಯ ಭಾಗ ; 
ಸಂಜೆ : ಬಳಿದ ವಿಮೋಹದಿಂ . . . ಕರುಣಂ ಪಿರಿದಾಗಿ ಪಿಂಬಗಲ"* ಕಳೆ 
ವಿನವಿರ್ದನಾ ಪರಮುಯೋಗಿಗವುಂತುಟು ಮೋಹವಮಾಗದೇ (ಸುಳುಮಾ, 
೪-೬೩) : ಜಾಂಬವನಂ ಏಂಬಗಲಾದಿತ್ಮನಂತೆ ತೇಜಂಗಿಡಿಸಿ (ರರ್ಮಾಮ್ಮ. 
೭೨೫) : ಮುಂಬಗಲ* ಫಿಂಬಗಲ್‌ ಸುಳಿಸುಳಿವ ತಂಬೆಲರ್‌ ಚಿೆಂಬಾನೆ 
ಕುಂಬಿಡುವ ಬೆಟ್ಟಗಳ ಸಾಲು (೫೦ರ. ೨೩-0೨). ಪಿಂಬಗಲು : 
*" ಪಿಂಬಗಲೆನಲ್‌ ಸುಯಾಹ್ನೇಭಿಧಾನವು '' (56. ೬೫). ಹಿಂಬಗಲು : 
ಉದಯದಿ ಸಾಧನೆ ಹಿಂಬಗಲೋದು ನಕ್ತದೊಳೋದಿದೋದಿನ ಚಿಂತೆ 
ಮೃದುಮೃದುವಾಗಿ ನಡೆವುದು (ಕಂತ, ೨೭-೯೧) : ನಾಳೆ ಹಿಂಬಗಲವರೆಗೆ 
ಹರಿಬಕ್ಕೆ ನನ್ನತ್ತ ಉಸಿರೆತ್ತುವುದಿಲ್ಲವೆಂದು ನೀವು ಪ್ರತಿಜ್ಞೆ ಮಾಡಿ 
ಕೊಟ್ಟರೆ ವತಾತ್ರ ಈಗ ನನ್ನ ಮರುನುಡಿಯುುಂಟು (ಯಂತ್ರತ. ೫೮-೩). 
* ಮಂಂಬಗಲ್‌ * ಪರಾ. [ಪಂ (ಪಿನ). ಪಗಲ್‌] 

ಹಿಂಬಗಲು " ಪಿಂಬಗಲ್‌ ' ನೋ. 

ಹಿಂಬಡ್ಮು (ಕ್ರಿ). ಹಿಂದೆ ಹೋಗು ; ಹಿಂಬಾಲಿಸಂ ; ಅನುಸರಿಸು: 
ತನ್ನಿಚ್ನೆಯೋಂ ಮಂಂತೆವಂಂತೆ ಪೋಪೋಪ ಕುದುರೆಗೆ ತಿಂ ಗಳೆಂಟಾಗಲೊಡಂ 
ಅಂಗವಂಗಾದಿ ದೇಶಂಗಳ್‌ ಕಂಗೆಟ್ಟು ಕಪ್ಪಂಗೊಟ್ಟು ಪಿಂಬಟ್ಟೋಲ 
ಯಾಸುತ್ತೆ ಬರುತವಿರ್ಪೆದುಂ (ಊಉಮಾಕ್ಕ. ೧೩೪-೧)- 

(ಪಂ ( ಎಪಿನ್‌) + ಪಡ್ಕು) 

ಪಿಂಬಡ್ಕು (ನಾ). ಅನಂತರ ; ತರುವಾಯ ; ಎನ್ನ. ಪಿಂಬಡಿನೊಳೆ 
[ನಣ್ಬಿ ]ನಯ್ಮ ನಿಮಗಂ ಮಗನಲ್ಲನೆ ಧರ್ಮನಂದನಂ (ಶುಶರಾ. ೦೩-೦೮): 
ಕಾಸನೆರ ಭೀಮಂ . . . ತಳ್ತೀಳಿದು ಸುರಲೋಕಕ್ಕೆ ಸಂನ್ಮನಾತನ ಪಿಂಬಡಿ 
ನೊಳಾತನ ಮಗಂ ಕಚ್ಚವರ ಕರವಣ್ನ ಕಲ್ಲ ನಿಚೌದಮ್ಮುಂಗಳ 
(ಎಳೆ, vIu (6), ಸೂರಿ. ೩೩-೩: 981) : ಬರಲವರ್‌ ಪಿಂಬಡಿಂ 
ಮುನ್ನವಹನೈದುವೆನ್‌ (ಶ್ರೀಾಶಾ. ೧೨೬-೨೯): [ ಎ ಏಂಬಡು] 

ಹಿಂಬರೆಯ (ನಾ). ಕಳೆದು ಹೋದ ತಾರುಣ್ಯ ; ಹಿಂದಕ್ಕೆ ಸರಿದ 
ಯಾವನ, -ಪ್ರಾಯ ; ತರುವಲಿ ಬೇಡ ಪಿಂಬರೆಯದಂಗನೆಯಾದೊಡೆ 
ಬೇಡ ಜವ್ವನಂ ಗರಗರನಪ್ಪ ಸೊಂಪುತನವುಳ್ಳವಳಾದೊಡೆ ಬಂದು ಮುಂದೆ 
ಸಂಚರಿಸುಗೆ (ತೂತು. 6-000). 

[ಏಂ (ಪಿನ್‌) 4ಪರೆಯ್ಕ («ಎಪರಯ)] 

ಪಂಬವಣೆ (ನಾ). ಹಿಂದೆ ಅನುಭವಿಸಿದ ಕಷ್ಟ,-ಬವಣೆ : ಶಂಬರ ಶರ 
ನಿಧಿಯೊಳು ತನ್ನ ಕೆಡಹಿದ ಪಿಂಬವಣೆಯನು ತೋಜುವರೇ ಚೆಂಬಣ್ಣ 
ಗಂಧೋದಕದಲ್ಲಿ ಸ್ಮರ ತನ್ನ ಕೂಂಭಕೂಚೆಯನು ನೂಂಕಿದನು (ರೋಜಕ. 
೨೪-೬೬), (ಪಿಂ (ಪಿನ್‌) 4+ ಬವಣೆ] 

ಪಿಂಬಳಿ, ಹಿಂಬಳ್ಳಿ, ಹಿಂಬಟ್‌ (ನಾ). ೧. ಹಿಂದಿನ ಸ್ಥಳ ; ಹಿಂಬದಿ; 
ಹಿಂಭಾಗ : ಅರಲಂಬುಗಳಿನಾದಮಿಡಿದ ಬತ್ತಳಿಕೆ ಭುಜಶಿರದ ಪಿಂಬಳಿ 
ಯಲ್ಲಿ ಕಣ್ಣೊಳಿಸಲಾ . . . ಸುಮದ ರಾಜನ ಮೇಲೆ ದುಳಿಟ್ಟಿನು (ಕೇಷರಾ. 
೩-೨೭). ಕಿ೦ಬಳ್ಳಿ : ೧. ಕಜು ತಾಯ ಹಿಂಬಳಿಯುನಯ್‌ವಂಶಿರಣಾದು 
ಸೌಂದರಗಣುಧೀಶ್ವರಂ ಬೆಂಬಿಡಿದು ಬಂದು (2%ಂಪು. ೧೦-೦೨). 
ಹಿಂಬಲ್‌ : ೨. ಪರೋಕ್ಷ: ವರೋಕ್ಷೇ-ಹಿಂಬಟ್‌ಯೊಳ್‌ (೬8ವಾ. 
೦-೪). (ಪಂ ( ಆ ಪಿನ್‌) .-ಬಳ್ಳಿ (.೭ ಬಟ್ಮ್‌)] 

ಪಂಬಜ್‌ಗೇಸ (ನಂ). ಹಿಂಭಾಗದ ಹರುಕು ಹರಂಕಾದ ಕೂದಲು : 
ಕೆೊಜ್‌ವಲ್‌ ಬತ್ತಿದ ಕಾಲ್‌ ಪಿಂಬ[ಶಾಕಾಂ. ಸಿಂಪಿ]ಅೌಗೇಸಂ ನೆಕ್ಕ ಕದಪು 
ಪೊಕ್ಕಿರ್ದ ಬಸಿಲ್‌ ತೆಲ್‌ದ ಮುಖಕುಹರವರ್ಬಿಸೆ ಪಿಅಾತಿನಿಗಳ ಬಳಗ 
ಮೆಯ್ದೆ ತಂದುದು ಮಂನಿಯಂ (ಉವ್ವಾವ. ೪೩೦). 

[ಹಿಂ (ಹಿನ್‌) 4 ಪಚ್‌, --ಕೇಸ್ಕ) 
೩ಹಿಂದಾಲಿಸು ' ಹಿಂಬಾಲಿಸು” ನೋ. 


೫೫೯೯ 


ಪಿಕಲಾರಿ 


ಪಿಂಬೂಣಿಸು (ಕ್ರಿ). ಹಿಂದಿನಿಂದ ಬಾಣ ಬಿಡು: ಏಣನ ಮುನಿನಾಫೆ 
ಕುಣುತ ಬಂದು ಪೆಂ(ಪಿಂತಬೂಣಿಸಿ ನಿಂದ ಖೇಟಕನ ಕಾಣುತ (ಕೈರಶೇ: 
೩-೦೪೪). [ಪಂ (ಪಿನ್‌) --ಪೂಣಿಸು] 

ಪಂಬೆದೆ, ಹಿಂಬೆದೆ (ನಾ). ಬಿತ್ತನೆ ಮಾಡಬೇಕಾದ ತರುವಾಯಢ 
ಕಾಲ; ಬಿತ್ತನೆ ವೇಳೆ ಮಾರಿದ ಕಾಲ: ಪಿಂಬೆದೆ, , ಪಂಬೊಟ್ಟೂ 
(ಮುರ. ೧೬೬ ಶ್ರಯೋ). ಹಿಂಬೆದೆ: ಹಿಂಬೆದೆಯೊಳಗೆ ಬಿತ್ತಿದ್ದರಿಂದ 
ಸರಿಯಾದ ಬೆಳೆಯಾಗಲಿಲ್ಲ (6). (ಪಂ (ಐನ್‌) ಬೆದೆ] 

ಪಿಂಬೊಟ್ಟು, ಹಿಂಬೊತ್ತು (ನಾ). ೧. ಮುಳುಗುತ್ತಿರುವ ಸೂರ್ಯ ; 
ಸಂಜೆಯ ಸೂರ್ಯ : “ ಪಿಂಬೊಟಕ್ಕ್ತಿಂದು ಪಡುನೇಸಆ್‌ ” (ಕಳಸಾ, 
8೭-೨೩೩) ; ಅಂಗಯ್‌, ಅಂಗಾಲ್‌ . . . ಹಿಂಬೆದೆ, ಪಿಂಬೊಟ್ಟು (ತರುತ. 
೦೬೬ ಕ್ರಯೋ), ೨. ಹಿಂದಿನ ಕಾಲ; ಪೂರ್ವ ಕಾಲ: ಕಂರುರಾಯಂ 
ಬಹುವಿತ್ತವಂಂ ಕುಡುವನಾ ಕರ್ಣಂಗೆ ಮತ್ತಾ ಸಹೋದರರ್ಗಾ ಪೂಂಡ 
ವರ್ಗೇನುಮಂ ಕೂಡನದೇಂ ಪಿಂಬೊಲ್ಮನೊಳ್ಳರ್ಣನುರ್ವರೆದಾರಿದ್ರನೆನಲ್ಕೆ 
ಸಂದಂ (ಕಕ್ಕಾಕ. ಇ6)-ಹಿಂಬೊತ್ತು : ೩. ಸಂಜೆ; ಸಾಯಂಕಾಲ: 
ಉಪ್ಪರಿಗೆಯನೇ ಅ ಹಿಂಬೊತ್ತಿಗಾನಂದದಿಂದಬ್ಮಿಯ ನೋಳ್ಪ . 
ಏಳಿರೆಂದೆದ್ದನಬಲೆಯುರ್ವೆರಸಿ (ಕರಕ. ೨೩೨೫). 


[ಓಂ(-ಆ ಪಿನ್‌) ೬ ಪೊಟ್ಟು) 
ಪಿಕ್‌ನಿಕ್‌ ' ಪಿಕನಿಕ್ಯು' ನೋ. 
ಪಿಕ್‌ಪಾಕೆಟ್ಟು (ನಾ). ಜೇಬಿನಲ್ಲಿರುವ ಹಣ ಅಥವಾ ಹಣದ 


ಪುಕೆಟ್ಟನ್ನು ಅಪಹರಿಸುವಿಕೆ ; ಜೇಬುಗಳ್ಳತನ : ಬಸ್ಸಿನಲ್ಲಿ ಬರುಜುಗ 
ಅಂಗಿಯ ಒಳಜೇಬನ್ನೇ ಕತ್ತರಿಸಿ ಪಕ್‌ವಾಕೆಟ್ಟು ಮಾಡಿದ್ದರು (689)- 
[೪-ಇಂ. 010೬ 700೬9೪1 

ಏಕ (ನಾ). ಕೋಗಿಲೆ; ಕಳಕಂಠ : "` ಅನ್ಕಭೃತಃ, ಪರಪುಷ್ಪ ', ಕಠ 
ಕಂಠಃ, ಕೋಕಿಳಃ, ಪಿಕ ಈ 3೫ ಕೋಗಿಲೆ'' (ಕಲಯು. 90-99) ; 
ತನಿವಾಲನುಂಡು ಬಳಿವರಗಿಳಿಗಳುರ್ಕಿನಿಂ ಕೊನರಂ ಕರ್ದುಂಕಿ ಕೂಗುವ 
ಏಕದ ಸೊರ್ಕಿನಿಂ (96ರ. ಠೇ. ೨-೦೨ ; ಪಕ ಶಂಕ ಕೋಕ ಸಾರಸ. . 
ಕುರಗೀಪ್ಲವಪ್ರಕರದಿಂದೆ ವಿರಾಜಿಕುವೂನ್ನತಂ ವನಂ (ಹಬಾರೆ. 9-೬೨); 


ಶುಕ ಏಕ ವಿಹಂಗ ಗೀತಾಂಜಲಿಯನರ್ಪಿಸುತೆ . . . ಪ್ರಕೃತಿದೇವಿಯ 
ತಾನು ರಶಿಯ ರೂಪದಿ ನಿನ್ನ ಫ್ರೂಜಿಸುವಳನುದಿನಂ ! (ಕಾಗ. 6೬-೪೪9). 
[ಸಂ.] 


ಪಕನಿಕ್ಕು, ಪಿ"ನಿಕ್‌ (ನಾ). ವನಭೋಜನ ; ಬಯಲೂಟ : ಮಕ್ಕಳು 
ಸ್ಕೂಲಿನಿಂದ ಏಕನಿಕ್ಕಿಗೆ ಹೋಗಿದ್ದಾರೆ (ಕೂತಿ). ಪಿಕ್‌ನಿಕ್‌ : ಬಹುದಿನಗಳ 
ಹಿಂದೆ ತಾವೆಲ್ಲ ಏಕ್‌ನಿಕ್‌ ಹೋಗಿದ್ದಾಗ . . . ಗೋವಿಂದ ತನ್ನ 'ಫೋಟೆ 
ತೆಗೆದಿದ್ದುದು ಅವಳ ಡ್ಲಾವಕಕ್ಕೆ ಬಂತು (೨8%. ೪೩). 

[ ಎಂ. Pienie) 

ಪಕನಿಸ್ವನೆ (ನಂ). ಕೋಗಿಲೆಯಂಥ ಇಂಪಾದ ಸ್ವರವನ್ನುಳ್ಳವಳು : 
ಪಕನಿಸ್ವನೆ ವಧು ಶಳ್ತಿಡದ ಕೆಲದೊಳಿರೆ. . . ನೃವನೊಂದೆ ಕೋಬತ 
ಕೆಯ್ವಂದ ಚೂತಶಾಖೆವೊಲಿರ್ದಂ (ಧರ್ರತ್ಟ. ೭-೦6). [ ಸೆಂ. ಪಕನಸ್ವನಾ | 

ಷಕಲಾಟ "ಪೀಕಲಾಟ ' ನೋ. 


40 ಹಿಕಲುರಿ, ಪಿಕಳಾರ, ಪಿಕಳಾರಿ (ನಾ). ಒಂದು ಬಗೆಯ ಹಕ್ಕಿ : - (9). 


ಪಿಕಳಾರ ; ಕಾಮಳ್ಳಿ ಕಾಜಾಣ ಪಿಕಳಾರ ಗಿಳಿ ಚೋರೆ ಕೋಗಿಲೆಗಳುಲಹಕ್ಕೆ 
ನಲಿಯುತಂಂ (3ಕ್ರಾಂಗ. ೪೨-೦೦೬) ; ಕೋಗಿಲೆ ಕಾಜಾಣ ಪಿಕಳುಶ 
ಕಾಮಳ್ಳಿಗಳ ದನಿಗಡಲಿನ ನಡುವೆ ದೀವಿಯವೋಲಿಹುದೀ ವವ್ಮೂ ಹೊಸ 
ಹಳ್ಳಿ (ಕಂಠ್ರ ವ. ೦೬೦-೪೦). ಪಿಕಳಾರಿ : ಇತರ ಕವನಗಳಲ್ಲಿ ಆಗಾಗ ತೇನೆ. 
ಕಾಜಾಣ, ಗಿಳಿ, ಕಾಮುಳ್ಳಿ, ಪಿಕಳಾರಿ, ಕೋಗಿಲೆ, ಮಲೆವಕ್ಕಿಗಳೆ ಉಲ್ಲೇಖ 
ಬರುತ್ತಿದೆ (ತಾತರೂ. ೯9). £ -ಹಿಳಳ ? ) 


ಪಿಳಳ 


ಏಕೆಳ, ಪಿಕ್ಕಳ (ನಾ). ಒಂದು ಬಗೆಯ ಹಕ್ಕಿ: ಗರುಡಂ . . . ಪಕಳಂ 
ಬಕಂ ಶಿಖಿ ಶುಕಂ ಬಾನಾಡಿ ಪೆರ್ಬಕ್ಕಿ ಹೆಂಗುರಂ ಕಾಕಂ ಚಿಲುಕೂಲಿ ರತ್ನ 
ಖಗಮಿರ್ಕುಂ ತದ್ಧನಾಗೌಘದೊಳ್‌ (ರಾಣಕೇ. 8-39) '' ಕಾಗೆ" (ಶಾಕ. 
ಕೋಶ), ಗರಂಡಂ ಗೀಜಗನಂಚೆ ಸೋರೆ ಪಿಕಳೆಂ [೫ಾ9ಾಂ. ಳಕಂ]) ಕಾಕಂ 
ಬಕಂ ಚಿಲುಕೂಲಿ ಚಾತಕಮವಿರ್ಕುಂ ತತ್ತರುವ್ರಾತದೊಳ್‌ 
(ಹೊರಕಂ. 9-9೩). ಹಿಕ್ಕಳ : ಪಿಕ್ಕಳದ್ವಿತಯ ಲಾವುಗೆ ತೋರ ಗಿರುಜೆಯು 
ಕುಕ್ಕುಟ ತಗಜು ಕೋಣಗಳ ಸೊಕ್ಕಾನೆಗಳ ಕಾದಿಸುಶಿರ್ದ ದೊರೆಗಳ 
ವಂಕ್ಕಳ ಕೂಡೆ ಬೀದಿಯಲಿ (ಕೋಠಕ. ೦೭-೪೨), ಶುಕ ಪಿಕ ಕೇಕಿ ಕಾರಂಡ 
ಕೆಂಬೂತ ಕಾಗೆ... ಕಾಡ್ಗೋಳಿ ಪಿಕ್ಕಳಂ ಕಬ್ಬಕ್ಕಿಗಳಳ ಮೆಜದವು 
(ಕುಳ್ಳಿ. ೨-೦-೦೬). [*-ತೆಲು. ಪಿಕಿಲಿ, ಪಿಕ್ಕಿಲಿ) 

ಪಿಳಳಾರ ' ಪಿಕಲಾರಿ' ನೋ. 

ಪಕಳಾರಿ ' ಪಿಕಲಾರಿ ' ನೋ. 

ಪಿಕಾಸಿ, ಪಿಕ್ಕಾಸ್‌, ಪಿಕ್ಕಾಸು (ನಾ). ಒಂದು ಕಡೆಯಲ್ಲಿ ಚುಚ್ಚುವ, 
ವಂತ್ರೊಂದಂ ಕಡೆಯಲ್ಲಿ ಕೆದಕುವ ಮೊನೆಗಳಿಂದ ಕೂಡಿದ, 
ನೆಲವನ್ನು ಅಗೆಯುವ ಒಂದು ಬಗೆಯ ಸಾಧನ : ಆ ಬಳಿಕ 
ಮಹಮ್ಮ್ಮದನು ಪಿಕಾಸಿಯನ್ನು ಹಿಡಿದು ಕಬ್ಬನ್ನೊಡೆಯಲು ಪ್ರಯತ್ನಿ 
ಸಿದನು (ಶೈಗಂಂ. ೬೪); ಒಂದು ಪಿಕಾಸಿ, ಗುದ್ದಲಿ ತರಿಸಿರಿ ಎಂದನು 
(ಫ್‌ಟೀಮು. ೨೪). ಹಂರೆ. ಗುದ್ದಲಿ, ಏಕಾಸಿ. . . ರೈತನ ಸಾಧನಗಳೂ 
ಹೌದು (ಕಂಳೋ. 1. 699). ಪಿಕ್ಯಾಸ್‌ : ಅವರು ಹಾರೆ ಪಿಕ್ಕಾಸ್‌ ಹಿಡಿದು 
ಹೊರಟಾಗ ಬೀಜಗಳ ಗಂಟನ್ನಿಟ್ಟು ಬುಟ್ಟಿಯನ್ನು ಮೋಹನ ಹೊತ್ತು 
ತರುತ್ತಾನೆ (ರಾ೪೧. ೬೪). ಹಿಕ್ಕಾಸು ; ತೋಟದ ಮಣ್ಣನ್ನು ಆಳವಾಗಿ 
ಉಳುವ ನೇಗಿಲುಗಳಿಂದಾಗಲಿ, ಪಿಕ್ಕುಸುಗಳಿಂದಾಗಲಿ . . . ಉತ್ತು ನೆಲ 
ದಲ್ಲಿ ಗೊಬ್ಬರವನ್ನು ಬೆರೆಯಿುಸಬೇಕು (ಕಾಂಕ್ರ. 1. 3೬), ತೋಟದಲ್ಲಿ 
6ಲಸ ಮಾಡುವ ಹಾರೆ ಪಿಕ್ಕಾಸು ಇತ್ಯಾದಿ ಸಾಮಗ್ರಿಗಳ ಕಳವು ಹೆಚ್ಚಾಗ 
ತೊಡಗಿತು (ರಕ್ತರೂ. 6೯). [ ಇಂ. Piokaxe ] 

ಪಿಕಾಳಿ (ನಾ). ಕೋಗಿಲೆಗಳ ಗುಂಪು-ಸಮೂಹ : ಇದು ಬನಮಿದು 
-ನೃಪಗೃಹಮೆಂಬುದು . . . ಷಟ್ಟದ ಶುಕ ಏಕಾಳಿಗೆನೆ ನೃಪಸದನಂ ಸೊಗ 
ಯುವುದು (8ಗನಿ. 3-೩4); ತಮಾಳವನಂ ಜಳಬುದ್ಭುದಪುಘೋಷಮನೊಳ 
ಕೊಂಡು ಕಲ್ತಲಿಸೆ ಕಂಡು ಘನಾಗಮಮಾದುದೆಂದು ಸಂಭ್ರಮಿಸಿ ಪಕಾಳಿ 
ಮೂಗುವದಡೆ (ಶುತ್ನಜ್ಞ. ೬-೦೪). [ ಪಿಕ ಆಳ್ಳಿ (-ಆಲ್ಮಿ) ] 

ಏಕಿ (ನಾ). ಜೋಗಿಗಳ ಹತ್ತಿರವಿರುವ ಒಂದು ಬಗೆಯ ಕೊಂಬಿನ 
ವಾದ, ( ?): ಕೊರಲ ಶಂಕಿನ ಸರವೆರಲೆಗೊಂಬಿನ ಪಿಕೆ [ಕಾಣಾಂ- ಕೆ] 


ಸೋರೆಯೋಡು ಕೆಲದಅುಮಾಗಿ ಕರದ ತ್ರಿಶೂಲದ ಕಿಜುಜಡೆವೊತ್ತ 
ಜೋಗಿಗಳರಲೊಪ್ಪಿತಾ ರುದ್ರಭೂಮಿ (8೫00. 4-0). [7] 
ಏಿಕೀರು " ಫಿಕೀರು' ನೋ. 
ಎಳೆಟ್‌ (ನಾ). ಕಾವಲಿಗಿರುವ ಸಣ್ಣ ಸೈನ್ಯ; ಕಾವಲುದಳ : 
* ಕಾವಲುಫಡೆ, ಗಸ್ತುಪಡೆ ; ತಡೆಕಾವಲುಗಾರರು. ಪಿಕೆಟ"” (Picket, 
ಶಶ್ಸಿಸಿ, ೩೨). 


ಪಕೆಟ್‌ ಮಾಡು-ಕಾವಲಿರುವಂತೆ ಮಾಡು : “ ಕಾವಲುಹಾಕುೂ. 
ಏಕೆಟ್‌ ಮಾಡು " (Picket. ಶತ್ರಿನಿ. ೬೩೨). [ «0. 710೬98) 
ಪಿಕೆಟಿಂಗ್‌ (ನಾ). ಒಳಗೆ ಹೋಗದಂತೆ ಅಥವಾ ಹೊರಗೆ 
ಬರದಂತೆ ತಡೆಯುವುದು : ಅಂದಿನಿಂದಲೇ ಕರನಿರಾಕರಣೆ, ಉಪ್ಪಿನ 
ಸತ್ಯಾಗ್ರಹ. ಪಕೆಎಂಗ್‌ಗಳು , * ಎ ಆರಂಭವಾಗಬೇಕೆಂದು ಗಾಂಧೀಜಿ ತಿಳಿ 
ಸಿದರು (6ತ್ಮಾರ್ಕ. ೦೩); ಮದ್ಯನಿಷೇಧದ ಪಿಕೆಟಿಂಗ್‌ ನಡೆಸುವಾಗಲೂ 
ಸಭೆ ಮೆರವಣಿಗೆಗಳನ್ನೂ ಮಾಡುವಾಗಲೂ ಆತಂಕಗಳನ್ನು ತಂದೊಡ್ಡ 
ತೊಡಗಿದರೂ (ಕುರುಳ೪. ೦೩೨). [ ೨೨೯೦. Pioketting ) 


೫೬೦೦ 


10 


ಒಕ್ಕು 


ಪಕ್ಕ ' ಪಿಕ್ಕಾ' ನೋ. 

ಪಿಕ್ಕಮಾತು (ನಾ). ಹುರುಳಿಲ್ಲದ ಮಾತು,-ನೂಡಿ : ಹಿರಿಯರಾಗಲಿ 
ಕಿರಿಯರಾಗಲಿ ಯಜಮಾನನೊಡನೆ . . . ಪಿಕ್ಕಮಾತುಗಳನ್ನು ಸರ್ವಥಾ 
ಆಡಬಾರದು, ವಾದಿಸಬಾರದು (ಕುಲುಂರ. ೩೪). 

[ಪಿಕ್ಕ (ಆ ಪಿಕ್ಕೂ) 4 ಮಾತು] 

ಪಕ್ಕಳೆ ' ಪಿಳಳ ' ನೋ. 

ಪಿಕ್ಕಳಿ (ನಾ). (?) : ಕಟ್ಟುಗಳ ಮಣಕ ಸಮ್ಮದೆಕ್ಕಡದ ವೊಸಪೀಲಿಯುಟ್ಟಿ 
ಗೆಯ ಪಿಕ್ಕಳಿಯ ಪೂಮುಡಿಯ ಜವ್ವನದ ದಿಟ್ಟವೇಡಿತಿಯರಾಣ್ಮರ ಹಿಂಡೆ 
ನಡೆದರಟ್ಟಟ್ಟಿ ವಿಗಗಳ ಕೆಡಪುತ (ಶುರೇಶು. ೩೨-೨೪). [?) 

ಪಕ್ಕಾ. ಪಕ್ಕ (ಗು). ೧. ಕೂಂಶಿಹೀನವಾದ ; ದುರ್ಬಲವಾದ; ಅಶಕ್ತ 
ವುದ : (೪). ೨. ಹುರುಳಿಲ್ಲದ ; ನಿಸ್ಸತ್ವವಾದ : (9. ಹಕ್ಕ ; ೨. 
" ಪಿಕ್ಕವಾತು ' ಪರಾ. [ «ಮರಾ. ಫಿಕ್ಕಾ) 

ಪಿಕ್ಕಾಸ್‌ ` ಪಿಕಾಸಿ' ನೋ. 

ಪಿಕಾಸು ' ಪಿಕಾಸಿ ' ನೋ. 


15 |ಪಿಕ್ಕು, ಪರ್ಕು, ಹಕ್ಕು, ಹೆಕ್ಕು; (ಕ್ರಿ). ೧. ಬೇರ್ಪಡಿಸು; ಪ್ರತ್ಶೇಕಿಸಂ; 


30 


45 


ಬಿಡಿಸು; ವಿಭಾಗ ಮಾಡು : “ವಿಕ್ಕು__ವಿವರಣೇ (ಬಿಡಿಸು) (ಕನುರಾ)। 
ಪುದಿದೊದವಿದ ಜನ್ಮ್ಮಂತರಸ್ನೇಹಮೊಂದೇ ನುಡಿಯಲ* ಏಿಕ್ಕಲೃದೊಂದಲ್ವೆ 
[ಪಾಳಾಂ ವೈಕಲ್ಪದಂತಲ್ತೆ)ನಲೆಡೆ ಪೆಜರ್ಗಿನ್ನಿಲ್ಲ (ಅರಿತ್ರಿ. ೪-೨೬); ಮಿದುಲಟ 
ಕೊೋಟಕೆ ಸಜಕೊಳ್ಳೊಕ್ಕು. ಕರುಳ ಮೆದೆಯಂ ಪಿಕ್ಕಿ ವರಸಿ ಮೋಡಿಯ'೨ಂ 
(ಗರಾಹು. ೬-೨೪ 2); ಈಲ್ಲುಂ ಪಟ್ಮ್ಮಿಯ ಮೊತ್ತಮಂಂ ಕಳೆ ಕಸಂ ನೊಂಕುತ್ತೆ 
ಯೆಕ್ಕುತ್ತೆ ಮೇಣ್‌ ನೋಲತನ್ಹಾ ಬೀಜವನೆತ್ತಿ ಹಿಕ್ಕಿ ಕಳೆದುಂ ನೂಲ್ನೂಲ್ವ 
ಜಂತ್ರಗಳುಂ .. ಮೈಸೂರಿನಲ್ಲೊಪ್ಪುಗುಂ (ರೈತೂನೆ, ೩-೩೬). ವಿ. 
(ಕೂದಲನ್ನು) ಸಿಕ್ಕು ಬಿಡಿಸು; ಬಾಚು : ತಲೆಯನಿರುಳ್ಳಿಕ್ಕಿ ದೊಡೆತ್ತ 
ಲಾನುಮೊಂದಲ್ಲಿ ಭಾಗ್ಯಮುಳ್ಳಾ ರೋಮಂಂ ತಲೆಯಿಂದಂದಿರ್ದೋೊಡೆ 
ಬಟ್‌ಯಂ ನಿಲಲರಿಯದು ಭಾಗ್ಯವೆ:ಂಬರಣ್‌ವಿಲ್ಲದವಂ* (ತರುತ. ಅನುಕಂರ. 
1. 4694-98); ತದ್ರಮಣಿಯ ಕಟಚಮಂ ಪಿಕ್ಕಿದಳಮಳಿನನಖನಿ6ರದಿಂ 
ವಧೂಮಣಿಯೊರ್ವಳ್‌ (ಉರ್ಕಟ.6-35) ; ಸೋರ್ಮೂಡಿಯನಾಗಳ್‌ ಪಕ್ಕಿ 
ಪೂದೊಡಂಬೆಯಂ ಮುಡಿಯಿಸುವರಾರ್‌ (ಕಾಶಾಕ್ಮ. ೬೬-೨೨). ೩. ಕಿತ್ತು 
ಹೊರಕ್ಕೆ ತೆಗೆ; ಕೀಳು; ಸೆಳೆ: ವೆಣದೆರೆಗೆ ಆಲೆತರ್ವೆ ರಣವರ್ದು 
ಕರೆಯದೆಯೆ ಬರ್ಪತಿಥಿ . . . ವಿನತಂಗಪ್ರತ್ಕಂಗಗಳ ಪಿರಿಯ ಅವ 
ಶೇಷಂಗಳನೆ ಪಕ್ಕಿ ಪಲ್‌ದಿಕ್ಕು ವುದು (ರದ್ಮಶ್ರ. 8೪-೪6೮೬); ಎಲ್ಲಮುವತೀ್‌ 
ಪೊಲೆಗಲಸಿಯಿರ್ದತ್ತು. . .ಮುಗನ ಪೆಣದಿನ ಪರ್ದುಗಳ್‌ ನಾಯ್ಲಳುವು್‌ 
ಹಿಕ್ಕಿದರೆಯಿಎನ್‌ (99ತಿಗೊ. ೪8-0೪). ೪. ತೆರೆದು ನೋಡು ; ಬಿಡಿಸಿ 
ನೋಡು; ಬಗೆದು ನೋಡು : ಮಂನ್ಲೇಟ್‌ದ ಕೋಡಂ ನೋಡಿ ಪಲ್ಲಂ 
ಕಿರಿದಗಿದುರವಂ ಪಿಕ್ಕಿ ಪೇನಿಂದೆ ತಿನ್ನುರ್ವಿದ , ಮೆಯ್ಕಂ ₹ಯ್ಕೊಳೆತ್ತಂ 
ತುಟ್‌ಹಿ . . - ಕುಳ್ಳಿರ್ದುದು ಕೋಡಂ (ಸೂಕ್ತಿಸು. ೩-೦). ೫. 
(ಭೇದವನ್ನು) ಎದ್ದೂ ಕಾಣುವಂತೆ ಮಾಡು ; ಎತ್ತಿ ತೋರಿಸು; 
ಕೆದಕು : ಬೆದಕು : ಕುಲಮೆಂಬುದುಂಟೆ ಬೀರವೆು ಕುಲಮಲ್ಲದೆ ಕುಲವ 
ನಿಂತೂ ಪಿಕ್ಕದಿದಿಂ (ಕಂಶರಾ. ೨-6೩) ; ಇಂದಿನವರಂದಿನವರ* ಕೆಲರೆಂದಾ 
ಪಕ್ಕು [ಷಃಕಾಂ. ಕುು]ವೀ ದಂದುಗದಿಂದಮೇ ನಮಗನಿಂದ್ಯಕವೀಂದ್ರರೆ 
ವಂದ್ಕರಾವಗಂ (ರರುತಾ. ೧-೪). ೬. ದೂರವಾಗು : ಪ್ರತ್ಯೇಕ 
ವಾಗು : ಅಸೌ ಘವಾತನ ಮೆಯ್ಕಿಂ ಕಿಡಿ ಸೂಸೆ ತೂಗಿ ಸಿಡಿದುಂ 
ಒಮ್ಮೆಟ್ಟಿಯುಂ ಪಿಕ್ಕಿ ಪಿಂತನೆ ಬಂದು ತಿಜುವಾಯ್ಲೆ ಪೊರ್ದಿಯು 
ವಂಗುರ್ವಾದತ್ತೂ (8ಗಂ- ೯0). ೭. ಸೂಸು (7) : ಆದಂ ಗೀತದ 
ಬಣ್ಣಂ ನಾದದೊಳಕ್ಕರಮುಮೆಯ್ದ್ಹೆ _ಶಬ್ದದೊಳಅ್‌ಯಲ್ಯಾದವುದೆನೆ 
ಬಾಜಿಸುವರ್‌ ವಾುದಕರುಂ ಪಿಕ್ಕೆ ಗೀತಸಮಯುವದಿಂಪಂ (ಕಂಡ್ರಪ್ರಿ. 


ಪಿಳ್ಳುಳಿಕ ೫೭೦೧ ಪಿಚಕಾರಿ 


೪-೭೪). ಪರ್ಕು: ೧. ಅರ್ಕಂಗಾರಕ ಧಾತುಂ ಶುಕ್ರಂ ಬುಧ ಸೋಮ ಪಂಜರ ಮಂಜರಿಗ ಮಿನ್ಸುಲಿಗ ಲಾವುಗೆ ಸರಲೆ ಬುಜುಲೆಗಳೆಚ್ಚ ಮಿಂಟೆಯಲಿ 
ನಿಂದಾ ಬೆಳ್ಳಿಯುವಂಕ್ಕುಂ ಪಿರ್ಕಿದ ಲೋಹಂ ಶನಿಯೊಳಗಕ್ಕುಮಿದೆಂದರಿದು (ಕೊರರಾ, ೩-೩-೦೮); ಪಿಕ್ಕುಳಿಕ ಚೆಂಬೋತ ಗೀಜಗ ಕುಕ್ಕು ಕೋಗಿಲೆ. , . 
ಪೇಳು (ಜಂ. ೬9)- ವಿ. ವೀಳಯೆಂಗುಡುವ ಮೇಲಾದೂ ಪಿಡಿ ಕೆಂಡವಕ್ಕಿ ಗಳವಅಕಳೊಪ್ಪಿದುದು (ಸಾಳ್ಮರಾ. ೨-೨೨). ಪಿಕ್ಳುಳಿಕೆ: "ರಕ್ತ 
ವಣ್ಣಿಕ್ಕುವ ತರೆಯಂ ಪಿರ್ಕುವ ನೆಲನನುಗ್ರಡಿಸುತಂ ಬರ್ವ ಚಮರಜವಂ ಚೃದಂ ಪಿಕ್ಕುಳಿಕೆ” (ಹಂತಾ. ೩೨). ಪಿಕ್ಕುಳಿಗ: ಮೇಲಿನ 
ನಕ್ಕು ತಿರ್ಪ ಮೇಳದಿಂ (ಹಾಕೀ. ೦೨-೬ ಠ); ಮುಂಡಿಯನೊಯ್ಕನೆ| $8 |  "ತೊರರಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. ಪೆಕ್ಕಳಿಗ: 
ಪರ್ಕಿಯಲರ್ವುಡಿಗಳ ತಳಿದು . . . ಬಿಂಕಕುರ್ಶಿಯರಲ್ಲಿ ಕಡುಗೂಡಿವೆತ್ತಿರು ಪೆಕ್ಕಳಿಗ ಗಿಳಿ ಗುಬ್ಬಿ ಸಾಳುವ (ಉತ್ತರಾ. ೧೦-೨೩). [ ಎಪಿಕಳ] 


ತಿಹರು (ಕುಣ. ೩-೩೩). ಹಕ್ಕು : ೧. ಕಾಸು ಚೆಚ್ಚು ಸುಡು ಹಿಂಡಿ ಪಿಕ್ಕುಳಿಕೆ " ಪಿಕ್ಕುಳಿಕ' ನೋ. 

ಹಳಿ ಹಿಕ್ಕು ಹರಹೆಂದೆ:ಬ ಘಬ್ಲಣೆಗಳ , . . ನುನುರವಂಗಳಿಂ ನರಕವದ್ಭುತ| |ಪಿಕ್ಕುಳಿಗ ` ಕಳ > ನೋ. 

ವಾದುದು (ಶಿರ್ಕರಾ: 6-೨೭) ; ಹಲಕಿವ ಹಿಕ್ಕುವ ಮುಕ್ಕುವೊಕ್ಕುವ ಎಕ “ಪಿಳ್ಳೆ ' ನೋ. | 
ಮುಟ್‌ವ . .. ಧ್ವನಿಗಳವನಿಗೆ ಭಯವನೀವುತಿರೆ (ಶಾಶಂತ- 6-03) :[10| ಪಕ್ಕೆ (ನಾ). *ಂದು ಬಗೆಯ ಸಸ್ಯ ಮತ್ತು ಅದರಿಂದ ಉತ್ಪನ್ನವಾಗುವ 


ಸೊಕ್ಕಿದೀ ಭೀಮಾರ್ಜುನರ ಕೌರವರ ಕೈಯಿಂದ ಹಿಕ್ಕಿ ಕೊಲಿಸುವೆನೆಂಬ ಸುಗಂಧದ ವ್ಯ : -.ಜಂತಿವಾಳೆತಿ ವಾಸಂತಿ ವತಾಧವಿ ಮಲ್ಲಿಗೆ ಎಚಕಿಳಂ 
ಭೀಷ್ಟಕೆ ತಕ್ಕುದುಯಿತೆನುತ್ತ . . . ಕುಣಿದನು ಶಕುನಿ ಮನದೊಳಗೆ . ಮತ್ತ ದು ಎಳಕೈಳಭಿಕೆ ಪಿಕ್ಕೆಯೆಕ್ಕು೦ ” (ನತ್ತುಕೋ- ೩6-೩೪); 
(ಕುಠಾಸ. ಓಂ೪. ೧೪-೪೪) ; ಹೊಕ್ಕು ಲೀಲಾಸರಸಿಗಳೆನಿರದೆ ₹ಯ್ಕಿಕ್ಕಿ ಅರೆದಾಸೆವದಿಂದಂ ಬೋಟರಸಂ ಲಘು ಪಿಕ್ಕೆಯೆಂಬಿವಂ ಬೆರೆ ಮನೋ 
ಹೊದಟುಗಳಿಡೆಯನು 'ಓಕ್ಕಿ ಹೆಮ್ಮೆಳೆಗಳನಣಸಿ ನೋಡಿದೆವು (ಕುರಾತಾಂ- ಹರಮಾಗಿ ಧೂಪಮ ಕುಡೆ (ರೋಕೋಶ- ೭-೩೬). [ ಸಂ. ಸ್ತೃಕ್ಯ] 
೩3°೨೪). ೨. ಪರಿಪರಿಯ ನೀಳ ಕೆಂಜೆಡೆಗಳನಲೋ೮ಸಿ ಎಳೆಯ ಶಶಿಕಳೆ | ೩8 ಪಿಕ್ಚರ್‌ ` ಪಿಕ್ವರು' ನೋ. 

ನೋಯುದಂತೆ ಮೆಲ್ಲನೆ ಹಿ[ಕಾಕಾಂ.ಪಿ)ಕ್ಕೆ (ಫ್ರತ್ತರ. ಹ. ೩೨೬-೧೨); ಏಕ್ಸರು, ಪಕ ರ್‌ (ನಾ). ಚಲನಚಿತ್ರ ; ಸಿನಿಮಾ: ನನ್ನ ಮಗಳು ಅವಳ 
ಆ ಸುದೇಷ್ಣಾದೆ: ಬಯರೆ ನಿಡುಕೇಶವನು ಹಿಕ್ಕುವಳು (ಕುವ್ಮಾಲಿ- ೩೦೨. ಸ್ಮ ಹಿತೆಯ ರೊಡನೆ ಏಕ್ವರಿಗೆಗಜೋಗಿದ್ದಾಳೆ (ಡಿ). ಪಿಕ್ಚರ್‌ : | ಪಿಕ್ಚರ್‌ 
೨-೩) ; ಮಂಡೆಯ ಕುರುಳ ಹಿಕ್ಕುವರೊಂದು ಕೆಲರು ಪೂದಂಡೆಯ ಶೆ:ರುವಾಗುವುಮು ಆರೂವರೆಗೆ (ರೂಿಲ್ಲ. ೦೨೪). [ «-ಇ0.2108%79) 


ಮಂಡಿಸುವಂ೦* ಕೆಲರು (ಕೋಷಕ. ೨೭-೩೪) ; ಬಲಗಡೆಗೆ ಬೈತಲೆ ತೆಗೆದು ಪಿಗಳ (ನಾ). ಒಬ್ಬಾತನ ಹೆಸರು: ಕುನ್ಹತೂರ ತುಜುಗೊಳೊಳಾ 
ಹಿಕ್ಕಿದ್ದರೂ ಗಾಳಿಗೆ ಸ್ವಲ್ಪ ಹಾರಾಡುತ್ತಿದ್ದ ಕ್ರಾಪು (ತೂಂಏ. ೩ಒ). ೩. |80) ನ್ನಿಜ್‌ದು ಸತ್ತೊ ತುಮ್ಪೆಯ ಪಿಗಳಂ (ಎಳ. ಸ, ರುಳರಾ. ೨೪9-೫; 


ಬೆಕ್ಕಿನ ದೃಕ್ಕನು ಕುಕ್ಕಬೇಕು ಹಕ್ಕಿಯ ಪಕ್ಕವ ಹೀ್ಕಬೇಕ೨ (ಕುಹಾರೇ- ೩. ಶು. 890 )- ₹7] 
೧೬೭೯೩). ೫. ಅಕ್ಕಟೀ ಕುಲವಡಿದು ಸಶ್ಯುಲಕೆ ಹೋರುವರೆ ಹಿಕ್ಕಿದಡೆ| |ಪಿಗ್ಗು ' ಪಿಳ್ಸು ' ನೋ. Bd 
(೫9. ಹೆಕ್ಕಿದರೆ] ಶುದ್ಧಹೊಲೆಗಿಕ್ಕಿ ಮಾತಾಡುವರೆ (ಲ(ಳ್ದಾರೋ. ೪೨-೨೪); ಪಿಚ್‌, (ನಾ). "ಒಂದು ಅನುಕರಣ ಶಬ್ದ : ` ಪಚ್ಚೆ ನ್ನು” ಪರಾ. 


ಆ ಸವತಿಯರೇನು ಜಾಣೆಯರೆೊ ಅವರಾ ತಂತ್ರವ ಬಲ್ಲರೆಹುದದ ಹಿಕ್ಕದೆ ಪಿಚ್‌, (ನಾ). (ಕ್ರಿಕೆಟ್‌ ಆಟದಲ್ಲಿ) ಗಂರಿಕೋಲುಗಳ ಮಧ್ಯದ ಸ 
ಸುವಿನಯ ಮಿಗೆ ಕಳುಹಿದರು (ಕ55, 94-೭೬). ೮. ತೆರೆ; ಬಿಚ್ಚು : 95 ಮಳೆ ಬಂದು ಪಿಚ್‌ ಬಹಳ ಕಟ್ಟಿದ್ದರಿಂದ ಇಂಗ್ಲೀಷ" ಹ 


ರಾಮನ ರೂಪಲ್ಲದೆ ಮಿಕ್ಕ ಚೆಲ್ವಡರ್ದ ರೂಪುಗಳ ಲೆಕ್ಕಿಸದೆನ್ನ ಕಣ್ಣೆಂದಂತ ಐದು ಮಂದಿ... ಔಟಾದರು (೫06% ೧೩೦). [*-ಇಂ. Pitch] 
ರಂಗವ ಹಿಕ್ಕಿ ಕೆಳೆದಿಯೆೊಳಾಡಿದಳು (ಕುರಾಸಾಂ. ೨೩-೦೧). ೯. ಕೆರೆ; ದಚಂಡ (ನಾ). ೧. ಹೊಟ್ಟೆ ; ಉದರ : ಶ್ರೀಮತ್ಕಾಂಡಜಚಾಂಡಮುಂಡಲ 
ತೂರಿಸು: ಪೆಕ್ಕದ್ವಂದ್ಯಂಗಳಂ ರಖಾಡಿಸಿ ಕೆಲಕೆ ನಿಮಿರ್ದೊತ್ತಿ ವಂಗಿಂದೆ ಪಿಚಂಡಾವನ್ನಾಯ ವಾಜಿಸ್ಥಿರಂ (ಹಲ್ಮಾಕ- ೧-೧); ಪಾಹಿ ಭುವನತ್ರಯ 
ಗೋಣಂ ಹಕ್ಕೂತ್ತಂ ಬಂದು ಗೇಹಂಗಳನಡ೦ . . . ಕೊಗಿತಾ ತಾವ್ರೂ ಪಿಚಂಡಚಿದಖಂಡಾ (ಜಾಕಾಸ್ಕ. ೧-೨-88). ವಿ. ಸ್ಥೂಲವಾದ ತೊಡೆ: 
ಚೂಡಂ (ಸಕು. 4-೩೦). ಹೆಕ್ಕು, : ೧. ಸರಳು ಹೊಕ್ಕವು ಹೆಕ್ಕಿದವು|30 “ಊರ, ಸಕ್ಸ, ಪಿಚುಡಂ ? . ಈ ೩ ಹೆರ್ದೊಡೆ” (ಕಣಡು. 
ಖೇಚರಬಲವನೊಕ್ಕಿದವು ತೂಅಂದ:ರಿಭಟನ ಚುಚ್ಚಿದವು ಹೆಚ್ಚೆದವೆಂಟು ೪೩-೩೬೧), [ಸಂ.) 

ದೆಸೆಗಳಲಿ (ಕುನ್ಮಾಳ- ೨೦-೨೨). ಪಿಚಂಡಿ, (ನಾ). -ಪಿಚಂಡ ೨ : “ಊರುಗಳು ಪಿಚ:ಡಿಗಳೆನಲು ಪೆರ್ದೊಡೆಗೆ 

ಪಿಕ್ಕಿ ನೋಡು, ಹಿಕ್ಕಿ ನೋಡು ಎ೧. ಬಗೆದು ನೋಡು ; ವಿಂಗಡಿಸಿ ನಾವಂಮಕ್ಕುಂ” (ಕುಂಗಳಾ. 96-0೮). [ ಸಂ. ಪಿಚೆಂಡಿನ್‌ ] 


ಪರೀಕ್ಷಿಸು ; ವಿವೇಚಿಸಂ : ಎಂತೆಂತು ಪಿಕ್ಕಿ ನೋಟಕ್ಬೂಡಮಂತಂತೆ| |ಪಿಚಂಡ್ಕಿ ' ಪಿಚಾಡಿ ' ನೋ. 
ಎಚಾರೆಸಹೆಮನಾ ೫ ೫೫ ದೈಂತಂ ಜೈನಾಗವಂವಂನದಂತಿಂತುತೆಂದೆ 4: | ಪಿಚೆಂಡಿಲ, ಪಿಚೆಂಡಿಳ (ಗು). ೧. ನ್ನೂ ಲವಃದ : ದಪ್ಪ ; ತೋರ 


ನಲ್ಕದೇಂ. ಬಂದಪುದೇ (ತಶುಶ. ೩-೨೪) ; ಕೆಲವರು ಮಾತ್ರ ಎಲ್ಲವನ್ನೂ | ಪಿಚಂಡಿಳ : (ನಾ). ೨. ಸ್ಕಾ ವಾದ ಹೊಟ್ಟಿ ಯುಳ್ಳ ವನು: 
ಪಕ್ಕಿ ನೋಡುವ, ಯಾವುದನ್ನುದರೂ ಶೂಕ ಮಾಡಲು ತವಕಿಸುವ. . . ಡೆೊಳು ಹೊಟ್ಟಿಯವನು F “ ಹಚೆಂಡಿಳಃ, ಬೃಹತ ಸ ತಂದಳು. 
ನಿಷ್ಟಕ್ಷಪುತೆಪ್ರಕೃತಿಯವರು (೪48. 1೪. ೪ೀಂಳ) ; ತನ್ನೆ ಸಮಕಾಲೀನ ಉದರಿಳ: ..ಈ ೪ ಹೊಟ್ಟೆಗಂ ” (ಹಠಾಯೆ. ೪೯.೪೫9). [ಸಂ. ]. 
ವಾದ ಸಮಯ ಅಥವಾ ಮತಗಳನ್ನು ಹಿಕ್ಕಿ ನೋಡುವುದು . . . ಅವನ ಏಚಂಡಿಳ 'ಪಿಚಂಡಿಲ` ನೋ. 
ಗ್ರಂಥದ ಮುಖ್ಯೋದ್ದೇಶ (ತಾಕೋಕ. 60). ವ. ಬಿಡಿಸಿ ನೋಡು ; | 40 ಪಿಚಕ್‌ (ನಾ). ಒಂದು ಅನುಕರಣ ಶಬ್ದ : * ಪಿಚಕ್‌ ಚಿಗಿಸ:ವುವು 
ಎಭಾಗ ಮಾಡಿ ನೋಡು ; ಸೀಳಿ ನೋಡು: ಒದವಿ ಕೊಯ್ದುಂ (ಪಿಚಕುಳಿ, ಜೀಕಳಿ) ” (ಕಾಕಕೋ. ೧೬): ಬಿಚಿ" ಪಿಚಿಕ್ಕಂದು ... ಹಾರು 
ಕೊಅಕಿದುವು: ಹಿಕ್ಕಿ ನೋಡಿದೊಡೆ ಸದಸುಲಾವೆಿತವ ನೇ ಕಾಣಿಸುತೆ ತ್ತಿದ್ದ ಕೆಸರಿನಲ್ಲಿ. ಎಚ್ಚರಿಕೆಯಿಂದ. ಆದರೂ ಅದಷ್ಟು ಬೇಗಬೇಗನೆ, ಕಾಲು 
ಪಲಸುಗಳ" ವದಿತನಜ್ಞನರಂತೆ ಮೆಅಕಿದುವು (ತದ್ಮರಾ- 6-೨) - ಹಾಕಿದಳು (ಶುರೆಕು. ೬೩೩೮), ' ಹಿಚಕ್ಕನೆ' ಪರಾ. 

(ದೇ. 8 ಕೊಡ. ಪಕ್‌, ಪಿಗ್‌) ಪಿಚಕಾರಿ (ನಂ). ೧. ನೀರು, ಓಕು ಛೆ ಮುಂತಾದುವನ್ನು ಎರಚುವುದ 


ಪಿಕ್ಳುಳಿಕ, ಪಕ್ಕುಳಿಕೆ, ಪಕ್ಕೂಳಿಗ, ಪೆಕ ಳಿಗ (ನಾ). ಒಂದಂ ಬಗೆಯ! «6 ಕಾಗಿ ಬಳಸುವ ಒಂದು ಬಗೆಯ ಸಾಧನ ; ಜೀರ್ಕೊಳವಿ ; ಜೀಕಳ : 
ಹಕ್ಕಿ; ಪಿಕಳ : ಗಳೆಗಳಂಟಿಗೆ ಸಿಲುಕಿದವು ಪಿಕ್ಕುಳೀ[ ಕಾಜ. ಗ) ನೀರು ನಿಂತ ಪಕ್ಷದಲ್ಲಿ ಡಿ.ಡಿ.ಟಿ. ಅಧವಾ ಸೀಮೆಯೆಣ್ಣೆಗಳನ್ನು ಈ ಸ್ಥಳ 


ಪಿಚಕ್ಕನೆ 


ಗಳಲ್ಲಿ ಹಚೆಕುರಿ ಹೊಡೆಸಬೆ:ಕು (ಗೃ ೫೭. ೧೪೩೬); ಈ ಬಣ ಸಗಳ ತೀರ್ಥವನ್ನು 
ನಿತ್ಯವೂ ನಿತ್ತಿಗೆ ಆಚೆಕಾರಿಯಿಂದ ಹೊಡೆಯಬೇಕು ಗೌ ೦೩). ಪಿ. 
ಮಲಬ ದೃತೆಯ ಪರಿಹಾರಕ್ಕಾಗಿ ಗುದಪ್ರದೇಶಕ್ಕೆ ನೀರು ಪ ಪ್ರವೇಶಿಸು 
ವಂತೆ ಮಾಡುವ ಸ ಸಾಧನ : ಪಿಚಕಾರಿ ಹೊಡೆದು ಮಲ ವಿಸರ್ಜನೆ 
ಮಾಡಿಸಬೇಕು (ಗ್ರಾತಿಕ- ೧೫). ೩. (ಆಲಂ) (ಬಾಯಿಯಿಂದ) 
ಚಿಮ್ಮಿಸಿದುದು: ಕುರ್ಚಿಯ ಹಿಮ್ಮಗ್ಗಲು ಇರುವ ಕಿಟಕಿಯಲ್ಲಿ ತಂಬುಲದ 
ಏಚಕುರಿಯನ್ನು ಬಿಡುತ್ತಿದ್ದರು (6ಗಕೋ. 0); ಪಾನಪಟ್ಟಿಯ ಪಿಚಕಾರಿ 
ಯನ್ನು ಹೊಡೆದು, ಸಿಗರೇಟಿನ ಒಂದು ರಖರಂಕಿಯನ್ನು ಎಳೆದು . , . 
ಕೇಳಿದ (ಶಹ, 11. ೨೦೩). ( “ಹಿಂ. ಮರಾ. ಪಚೆಕಾರೀ: /ತುಳು. 
ಪಿಚ್ಕುರಿ, ಪಸ್ಯರಿ ; ತೆಲು. ಪಿಚಿಕಾರು. ಏ್ಮಿಕಾರು] 

ಪಚಕ್ಕನೆ (ಅ). ಪಿಚಕ್‌ ಎಂದು ಶಬ್ದವಾಗುವ ಹಾಗೆ: ಅಂಗಾತನಾಗಿ 
ಬಿದ್ದ. ಮೈ ಆಳದ ಗೊಜ್ಮೆಯಲ್ಲಿ ಬಿದ್ಮೂಗ ಪಚಕ್ಕನೆ ಗೊಣ್ಣೆ ಚಿದ... 
ಅಲ್ಲಿಂದ ಎದ್ದು ಕಾಲೆತ್ತಿ ಎಳೆದ: ದಾಟುವುದರಲ್ಲಿ ಹೋದ ವ್ರಾಣ ಕೈಗೆ 
ಬಂತು (ಕಠರಾ. 11, ೧೨೩೩); ಬಾಯುಲ್ಲಿಯ ತಂಬಾಕನ್ನು ಪಚಕ್ಕನೆ ಉಗುಳಿ 

ಕುದುರೆಯ' ವೇಗವನ್ನು ಹೆಚ್ಚಿ ಏದನು (ಅಂಗಾತ. 89). 
[ ಪಿಚಕ್‌*- - ಅನ್ನೆ ] 

ಪಿಚವ್ಮ (ನಾ). ೧. ಹತ್ತಿಯ ಗಿಡ; ಅರಳೆಯ ಗಿಡ. ೨. ಹತ್ತಿ; 
ಚರಿ “ ವಿಚವ್ಮಃ, ಬಾದರಃ. ಕಾರ್ವಾಸೆೇ_ಈ' ೩ ಪಟ್ತ್‌ (ಹತ್ತಿ) 
(ನಾಯ - RES (ಸ೨.] 

ಪಿಚಾಡಿ. ಪಿಚಂಡ್ಕಿ. ಪೀಚಾಡಿ (ನಾ). ೧. ಹಿಂಭಾಗ ; ಹಿಂಬದಿ: 
ಫಾಜಲ”್‌ ಖಾನನು ತನ್ನ ದಂಡು ತೆಗೆದುಕೊಂಡು ಆಗಾಡಿಗೆ ಆಗಿಕೊಂಡು 
ಪಿಚಾಡಿಗೆ ಜಾನ್‌ ಕಸ್ತೂರಿ ಆಗಿಕೊ: ಡು ಮುಧ್ಮಗುನುಗು ಹಾಕಿಕೊಡು 

. ಹೊ:ಗುತ್ತ್ತಿ ಇದ್ದಲ್ಲಿ (ಕಾಶೇಂದ್ರ. 
ಕಾಲು,--ಹಿಂಗಾಲು: (9). ೩. ಕುದುರೆಯ ಹಿಂಗಾಲುಗಳನ್ನು 
ಕಟ್ಟುವ ಹಗ್ಗ: ಪೇಟೆಗೆ ಹೋಗಿ . - - ಕುದುರೆಯ ಮುಂಗಾಲು 
ಹಿಂಗೂಲುಗಳಿಗೆ ಕಟ್ಟುವ ಅಗಾಡಿ ಪಿಚಾಡಿ ಹಗ್ಗಗಳನ್ನು ತೆಗೆದುಕೊಂಡು 
ಬಂದರು (ಕಗೆಗ. ೩ಎ); ಸಂಳೋನರಸಿಂಗ೦ರಾಯನ ಪಾಸಾಕಂದುರೆ 
ಯನ್ನು ಕಟ್ಟಿದ್ದ ಕಡೆಗೆ ಹೋಗಿ ಸ್ವಲ್ಪವೂ ಗದ್ದಲವಾಗದಂತೆ ಅದರ 
ಆಗಾಡಿಯನ್ನೂ ಪಿಚಾಡಿಯನ್ನೂ ಬಿಚ್ಚುತ್ತಾ ಇದ್ದನು (೩ಶ್ರಕಾ, ೦೨) - 
ಪಿಚೆಂಡಿ, : (9). ಷೀಚಾಡಿ : ೧. ಮೆಟ್ಟಿ ಸೌಧ ಗ್ರತರುತಂದಿಗಳಂ 
೫.5 ಹಯಜೊಟ್ಟು ಪೀಚಾಡಿಯಾ ಗಾಡಿಯಂ ಕಿತ್ತು ಪುರಕೇರಿದವು 
(85ರುಂ. 8-೯) : ಬೀಗೆ ನಿರ್ವೆಸನ ರಕ್ತಾಂಫ್ರಯೋಳ್‌ ವತ್ತಲಾಗಾಡಿ 
ಪೀಚಾಡಿ ಕಿತ್ತು (೩ನರಹಖ. ೦೨-೦೪): 
ಪಿಚಂಡಿ ಬಿಗಿ ಎ ಹಿಂದಿನಿಂದ ಕೈಗಳನ್ನು ಕಟ್ಟು ; ಹಿಮ್ಮುಖವಾಗಿ 


ಕಟ್ಟು ; “ ಹೆಡೆಮುರಿ ಕಟ್ಟು” (ಕಾಠಕೋ- ಎ೬). 
[೯- ಹಿಂ. ಪಿಛಾಡೀ, ಪಿ:ಛವಾಡೀ; ಮರಾ. ಪಿಛಾಡೀ] 
ಎಟಿ (ನಾ). ಒಂದು ಅನುಕರಣ ಶಬ್ದ : (೪. 
ಎಿಚೆಯಿಚೆ (ದ್ವಿರುಕ್ತಿ) : ಮಾತುಮಾತಿಗೊಮ್ಮೆ ಪಿಚಿಪಿಚಿ ಉಗುಳಂವ 
ಈ ವುಹಾಪುರುಷರ ನಹವ ಬೇಡೆ *(ಗಾಳಿಗು- 83) ; ಮಳೆ ಬಂದು 
ನೆಲ ಬೆಲ್ಲ ಪಿಚಿಪಿಚಿಯಾಗಿದೆ (ಕಂ). | 
ಏಚಿಂಡ (ನಾ). ಹೊಟ್ಟೆ ; ಉದರ: " ಪಿಚಿಂಡಃ, ಕುಕ್ಷೀ. ಜಠರ, 
ಉದರಂ, ತುಂದಂ ೫ ಹೊಟ್ಟೆ, ಬೊಜ್ಜೆ ” (ಸಿಡ್ಡಾಂತಿ. ೧೪೦). [ಸ೨-] 
ಪಿಚಿಂಡಿಲ (ಗು). ಸ್ಥೂಲವಾದ ಹೊಟ್ಟೆಯನ್ನು ಉಳ್ಳ ; ಡೊಳ್ಳು 


ಹೊಟ್ಟೆಯಿಂದ ಕೂಡಿದ. . [ ಸಂ. ) 
ಪಿಚಿಕೆ, ಪಿಚ್ಚಿಕೆ, ಹಿಚಿಕೆ (ನಾ). ಪಕ್ಷಿ ಅಥವಾ ಪ್ರಾಣಿಗಳ ಹಿಕ್ಕೆ, 
ಮಲ: ಈ ಹಕ್ಕಿ - - . ತನ್ನ ಪಿಚಿಕೆ ಯಾರಿಗೂ ಸಿಕ್ಕದಿರಲೆಂದು ಅದನ್ನು 


90). ವ. ಕುದುರೆಯ ಹಿಂದಿನ 


೫೬೦೨ 


ಎಚ್ಚ. ಬಕ 


ನೆಲದಲ್ಲಿ ಹೂಳುತ್ತದೆ (ಕ್ರರಾಣ' 1, 30) : ಅಕಸ್ಮಾತ್‌ ಮಾಂಸದ ಚೂರು 


ಗಳನ್ನು ಹದ್ದುಗಳು ನುಂಗಿಬಿಟ್ಟರೆ °° * ಬೆಳಗಾದ ಮೇಲೆ ಅವುಗಳ 
ಪಿಚಿಕೆಯನ್ನು ಹುಡುಕಿ ವಜ್ರಗಳನ್ನು ಆಯನ್ಹಿಕೊಳ್ಳುತ್ತಾರೆ (ಕ್ರಣ, 
11, ೩೪)- ಒಿಚ್ಚಿಕೆ : (ಕೂಗ: ೩9೩): ಹಿಚಿಕೆ: ಎೇರೆಯ ಗದ್ದೆಗೆ 


ಗೊಬ್ಬರವಾದೀತೆ ಗುಬ್ಬಿಯ ಸಾವಿರ ಹಿಚಿಕೆ (ಇಂಕಾಶ. ೧೯-೭) ; ಎಷ್ಟೋ 
ಸಾರಿ ಅದು ಎಲೆಯು ಮೇಲೆ ಹಕ್ಕಿಗಳ ಹಿಚಿಕೆಯಂತೆ ಬಿದ್ದಿರ:ವುದು 
(ಣಂಪ್ರ: 11. ೧೦೨೩೪ ; ಆರ್ಧ ಬೆಂದ ಅನ್ನ. ಪ್ರಾಣಿಗಳ ಒಚಿಕೆ, 
ಜಿರಳೆ, ಕೂದಲುಗಳಿಂದ ತುಂಬಿದ ಆಹಾರ (ಆಕ್ಮಾರ್ಶ. ಬೆ: [- ಕಿಳ್ಳೆ) 

ಪಚಿಗುಟ್ಟು (ಕ್ರಿ). ಕೆನರಿನಿಂದ ಗಲೀಜಾಗು, _ಕೊಳಕಾಗು : ಹೆಚ್ಚಿದ 
ಮಂಕಿ ಬಿಮ್ಮ ನೆಲವೆಲ್ಲ ಪಿಚಿಗುಟ್ಟುತ್ತಿತ್ತು 6699). [ಪಚಿ * ಕುಟ್ಟು) 

ಪಚು (ನಾ). ೧. ಅರಳೆ; ಹತ್ತಿ: “ತೂಲಕಂ, ಪಿಚುಃ - ಈ 
೨ ಅರಳೆ” (ಕಣಯ: ೩೪೪೪. ೨. ಹತ್ತಿಯ ಗಿಡ. ೩. ಎರಡು 
ತೊಲೆಗಳ ತೂಕ. [ ಸಂ. ] 

ಪಿಚುತೊಲ (ನಾ). -ಪಿಚು ೧. ₹ಸಂ.] 

ಪಿಚುತೂಳಕ (ನಾ). ಇಪಿಚು ೧ : “ಹತ್ತಿ ಕಾರ್ಪಾಸಂ ಪಿಚವ್ಮೃವನಾ ಬಾದರಂ 
ಅರಳೆ ಪಿಚುತೂಳಕಾಖ್ಯಂ” (ಕುಂಗಣ. ೩6-3೬): [ಸಂ. ಪಿಚುತೂಲಕ ] 

ಪಿಚುಮಂದ (ನಾ). ಬೇವಿನ ಮರ: “ಅರಿಷ್ಟಃ. ಪಿಚುಮಂದಃ -. ಈ ೨ 
ಬೇವು” (ಈಡು. ೩೩-9ಬ); ಚೆ:ಚುರ ಪಿಚುಮುಂಂದವಲ್ಲವಸಮಂಲ್ಲಸಿತಂ 
ಮುುಸಲೋರುಸೀರಡಂಬರಯುುತಮೇಂ ಮುನಕ್ಕೊಲವನಿತ್ತುದೊ ಬಾಗಿ 
ಬರಿಷ ಕೈಸದ್ಮದಾ (ಕು್ರಶು. ೩-೯೭): ಪರಿಪರಿ ರಸಾಲ ಪಿಚುವಂಂದ 
ಮರಂಗ ಪಜ್ಜೆಯ ದವನ ಬಿಲ್ವ ಬೆಳವಲ ನಿಂಬೆ ಹೀರಳೆಯಂ (ಕೋರಿ. 
6-0೭); ವಿಚುಮಂದಪತ್ರವ ಲವಿತ್ರಮನೊಲಿದು ಬಿನ್ನೆವಿಲ್ಲದೆ ಪಡಿಸಿ 
(ನರಮೋ- ೧೩-೨೦)- [ಸಂ.] 


ಪಿಚುಮರ್ದ (ನಾ). -ಪಿಚೆಮಂದ : “ಅರಿಷ್ಟಃ. ಸರ್ವತೋಭದ್ರಃ, 


ಹಿಂಗುನಿರ್ಯಾಸಃ, ಮಾಲಕ, ಪಿಚುಮರ್ದಃ, ನಿಂಬಃ ೬ ಬೇವಿನ 
ಗಿಡದ ಹೆಸರುಗಳು ” (ಸಿದ್ಧಾಂತಿ. ೧೨೬). [ಸಂ.) 
ಪಿಚುಲ, ಪಿಚುಳ (ನಾ). ೧. ಅರಳೆ; ಹತ್ತಿ: ೨. ಹುಣಿಸೆಮರ. ೩. 


ಒಂದು ಬಗೆಯ ಸ ಸಸ್ಯ; ; ನೀರುಕಣಗಿಲೆ. ೪. ಒಂದು ಬಗೆಯ ಸಸ್ಯ; 
ಕಕ್ಕೆಗಿಡ: ' * ರಭಾವುಕಃ. ಪಿಚುಲಃ-ಈ ೨ ಪಿಚುಲಂ? (ಕಾಡು. 
೩೨-೪೨), “ಪಿಚುಲಃ, ರೂಬುಕಃ ೨ ಕಕ್ಕೇಗಿಡದ ಹೆಸರುಗಳು” 
(ಒರ್ಮಾಂತಿ. 6). ೫. ಒಂದು ಬಗೆಯ ಕಾಗೆ; ಸಂಬಾರ ಕಾಗೆ. 
ಪಿಚುಳ : ೩. “ ತೊಟ್‌ಗಣಿಗಿಲಾ ಲೋವುಕಂ ಏಚುಳವುದೊು 
(ಕುಂಗಕಾ: ೩9-೧೦). (ಸೆಂ-] 

ಪಿಚುಸೋದ (ನಾ). ಹತ್ತಿಯನ್ನು ಎಕ್ಕುವ ಕೋಲು ; 
“ ಪಿಚುಸೋದಮೆನೆ ಕೂತ:ಹು ” (ರುಂಗ. ೬೦-೪೪): 

ಪಚುಳೆ." ಪಿಚುಲ' ನೋ. 

ಪಚ್ಚ, (ನಾ). ೧. ಬುದ್ಧಿ ಕೆಟ್ಟವನು ; ಹೆಚ್ಚ : ಎಲೆಲೆ ಪಿಚ್ಮ ಬ್ರಾಹ್ಮಣ 
ನಾನೆ ನಿನಗೆ ತೊಶ್ತಿನೆ ಮಗ ನಾನೆ ನಾನೆಯೆನೆ (ಶಂಠಿರ- ೩-0೩9), ವಿ 
ಶಿವ: ಪರಮನೇ ಪಿಚ್ಚನೇ ವೇಣ್‌ದಾಳ್ತ ಪಶುಪಶಿಯೆ . . . ಎಂದು 
ನಾಂದೀ ಪದವ ವಾಡಿದನು ನಂಬಿ ಶಂಭುವಿನಿದಿರೊಳು (ಇಸಿಂದಕು: 8-3೬) 
[ದೇ.8 ತವ. ಮಲ. ಪಿಚ್ಚನ್‌; ತೆಲು. ಪಿಚ್ಚೈ ಪಿಚ್ಚಿ ಇ ಉನ್ಮಾದ) 

ಪಚ್ಚ, 'ಪಿಸಿತ್ಮ' ನೋ. 

ಪಿಚ್ಚಂಬಕ (ನಾ). ೧. ಗೀಜು ತುಂಬಿದ ಕಣ್ಣು ; ಏಸರುಗಣ್ಣು ಬ್ಯ 
೨. ಪಿಸರುಗಣ್ಣಿ ನವನು ; ಗೀಜುಗಣ್ಣ ನ್ನು le 
ನಂಬಿ ಕೋಪದೊಳು ಪಿಚ್ಚೆಂಬಕನ ಮೊಕೆ:ದು ಪೇಳಿ (ಪ್ರೌಠರಾ- ೦-33). 

(ಪಚ್ಚು + ಅಂಬಕ) 


ಕುಡುಹು : 
(ಪಿಚು + ಸೋದ] 


ಹಿಟ್ಚಳಾಯಿ 
ಹಿಚ್ಚೆಕಾಯಿ (ನಾ). ಒಂದು ಬಗೆಯ ವಣವು : ಮಾವಿನ ಜಾತಿಗಳು: 
ಗೋಳಕಾಯಿು, ಬಾದಾಮಿ, ರಸಪುರಿ, ಜೀರಿಗೆ, ಹಿಚ್ಜಕಾಯಿು, ಕರೀಕಾಯಿು 
(ಕಮ್ಮಕು. ೨೩೭). [ ಹಖಿಚ್ಚ ? , ಕಾಯ್ಕಿ («ಆ ಕಾಯು) 7 
ಪಚ್ಚಟ (ಗು). ೧. (ಒತ್ತಿದುದರಿಂದ) ಚಪ್ಪಟೆಯಾದ ; ಅಗಲವಾದ. 
(ನಾ). ೨. (ಒತ್ತುವಿಕೆಯಿಂದ) ಚೆಪ್ಪಟಿಯಕಾದ ವಸ್ತು. ೩. ಕಣ್ಣಿನ 
ಒಂದು ಬಗೆಯ ರೋಗ. ೪. ತವರ. (ಸಂ.] 
ಪಿಚ್ಚವುಣಿಗ (ನಾ). ೧. ಮಾಂಸವನ್ನು ತಿನ್ನುವವನು. ೨. ದೈತ್ಯ : 
ರಾಕ್ಷಸ: “ ಪಿಚ್ಚವುಣಿಗನೆಂದೊಡೆ ನಿರಂತಿವೆಸರಕ್ಕು ” (ಳಿಪ್ಪಿಳ್ಳ. ೪): 
[ ಪಚ್ಚ (ಎಪಿಸಿತ್ಗ) * - ಉಣಿಗ ] 
ಪಚ್ಚಿ, (ನಾ). ಒಂದು ಅನುಕರಣ ಶಬ್ದ. 
ಹಿಟ್ಟಿಯಾಗು ಎ (ಕರಾ) ತೆಳ್ಬಗಾಗು ; ತೆಳುವಾಗು : ನೀರು ಸ್ವಲ್ಪ 
ಹೆಚ್ಚಾಗಿದ್ದಿ ರಬೇಕು. ಹಿಟ್ಟಿಲ್ಲ ಪಿಚ್ಚೆಯಾಗಿದೆ. ರೊಟ್ಟಿ ತಟ್ಟಲು ಬಾರದು 
69) - 
ಪಟ್ಟಿ, (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಹೂವು: “ರಕ್ತಪುಷ್ತೀ 
ಹಚ್ಚಿ, ಉಷ್ಭಕರ್ಣ, ದಾಸಾಳೆ " (೬59- 049); ಜೆಡೆಗೆ ಪಿಚ್ಲಿಡ (ಕಾಳಾ- 
ಪೀಚಿಡ]ಲಅಲಯನೆಂದೊ ಪಿಡಿದ ದಂಡವನುಡಿದವೆಂದೊ ಮಂಡಿದನೆಂದೊ 
ಮಾಸಲಾದ ಪ್ರಸೂನ ಪತ್ರೆಗಳ (ಮುಡೇಪು. ೩-೩೦). 
[ ದೇ. ॥ ತಮಿ. ಪಿಚ್ಚಿಎದೊಡ್ಮಗಾತ್ರದ ಮಲ್ಲಿಗೆ ] 
ಪಚ್ಚಿ, (ನಾ). ವೃಷಣ ; ತರಡು : ಅವನು ಬರಲಿ. ಖಿಚ್ಹಿಗಳು ಎಗೆರಂಸು 
ತ್ತೀನಿ._ ಸುಮ್ಮನೆ ಬಿಡ್ತೀನಿ ಅಂತ ತಿಳಿದಿದ್ದೀರಾ ? (ಊಹುಕ. ೦೫೩). 
[ ದೇ. ॥-ಶುಳು. ಪಚ್ಚಿ ; ಶೆಲು. ಪಿಚ್ಚ ] 
ಪಚ್ಚ (ನಾ). (ವೀಳೆಯದೆಲೆಯ) ಕಟ್ಟು : ತುಪ್ಪ ಏನು ಮಾಡೀತರ್ಕೋ 
ಒಂದು ಪಚ್ಚಿ ಎಳೇದೆಲಿ ಒಗದರ . .. ಎಂದನು. ರಾಮರಾಯ 
(ಜೇ ಮಾಯಿ. ೦49) - (?) 
ಪಟ್ಟಿಕೆ " ಪಿಚೆಕೆ' ನೋ. 
ಎಚ್ಚಿಹೂ (ನಾ). ಒಂದು ಬಗೆಯ ಹೂವು : “ ರಾಭಕೇ. ರಾಹಕಃ ಈ 
ಯೆರಡುಂ ಪಿಚ್ಚಿಹೂ ” (ಓತಂ- 9೩೭)- (ಪಚ್ಚಿ *- ಹ್ಯೂ (ಪ್ಯಾ) ) 
ಹಚ್ಚು (ನಾ). ಕಣ್ಣಿನ ಕೊಳೆ, - ಹೊಲಸು ; ಪಿನರು ;: ಅಂಗವೆಲ್ಲವು 
ನೆತ್ತರೊಸರಿ ನಾರುತ್ತಿಹುದು ಕಂಗಳಲಿ ಪಚ್ಚು ಸುರಿವುತ ಸುಗಿದ ಮೈಯ 
ವಯವಂಗಳೊಳು ಕೀವು ಸೋರುವ ಬೇನೆಯನ್ನು ತಾನಂಗೈಸಿಕೊಂಡಿರು 
ತಿರೆ (ಪ್ರೌಕಣಾ- ೨೦-೨೬); ಈ ನೀರು ಕಣ್ಣಿಗೆ ದೊರೆಯದಿಡ್ಡರೆ ಕ್ಷಣಮಾತ್ರ 
ದೊಳಗೆ ಪಿಚ್ಚಿನ ಶರವು ಕಣ್ಣಿನ ಮೇಲೆ ಕೂತು ಅದು ಕೆಟ್ಟುಹೋಗಿರುಶ್ತಿತ್ತು 
(ಕುಮ. ೪-೩೬): ಆ ಮುದುಕ ವಿಧವೆಯಾದ ರೇಣವ್ವನಂತೆ ಕಣ್ಣಿನಲ್ಲಿ 
ಪಚ್ಚು ಇಟ್ಟು ಬಾಯಲ್ಲಿ ಜೊಲ್ಲು ಸೋರಿಸುವುದಿಲ್ಲ (ಕೋಟ. ೨೬) 
* ಪಿಳಚು ' ಪರಾ. 
( ದೇ.॥ ತಮಿ, ಹಿಳಿಚ್ಜೈ : ತುಳು. ಪೇಂಚಿ ಇ ಕೊಳೆ, 
ಬ್ರಾಹುಈ. ಪಿರ ] 
ಹಿಚ್ಚುಗಣ್ಣು (ನಾ). ಪಿಸರಿನಿಂದ ಕೂಡಿದ ಕಣ್ಣು : ಗೀಜು ತುಂಬಿರುವ 
ಕಣ್ಣು : ಶಿಶುವಿನಾಳಧೀಶನ ಮೂಂದೆ ಕೊಸರಿ ಕೊಸರಿ ಹೋಗದಿರು 
ಹಸನವಿಲ್ಲ ಹರೆಯವು ವರಿದ ಪಸುರು ಹಿಚ್ಚುಗಣ್ಣಿನ ಮಂದಕೀ (ತಂತ. 
aa-a). ([ ಪಚ್ಚು 4 ಕಣ್ಣು (ಕಣ್‌) ) 
ಏಚ್ಚೆ. (ನಂ). ೧. ಅಳತೆ ಅಥವಾ ತೂಕದಲ್ಲಿ ಕಡಮೆಯಿರುವುದು : 
(8). ವಿ. ನಾಣ್ಮವು ತೂಕ, ಬಣ್ಣ ಇವುಗಳಲ್ಲಿ ಕಡಮೆ ತರಗತಿ 
ಯಾಗಿರುವುದರಿಂದ ಅದನ್ನು ಮುರಿಸಬೇಕಾದಾಗ. ಕೊಡಬೇಕಾದ 
ಶುಲ್ಕ,.-ವಟ್ಟ : ಷಾಗೀಶರವರು ಕೊಡುವ ವೊಹರೀ ಪಿಜ್ಮೆಯಿಲ್ಲದೇ 
ಮರುತ್ತದೆ. ತಾವು ಕೊಡುವುದು ಪಿಚ್ಚೆ ಕೊಟ್ಟು ವಮರುರಿಸಿಕೊಳ್ಳಬೇಕಾ 


ಹೊಲಸು : 


೫೬೦೩ 


ಹಿಟ್ಮಿ 


ಗಿರುವುದರಿಂದ ಒಂದೇ ಕಡೆಯಲ್ಲದೆ ಹತ್ತುಕಡೆ ತಿರುಗಿ ಮುರಿಸಿ ಪಡಾರ್ಥಂ 
ಗಳನ್ನು ತರಬೇಕಾಗಿರುವುದು (ಫ್ರಾ. ೦೬೨). 
ಹಚ್ಚೆ ಸೇರು - ಕಡಮೆ ಅಳತೆಯ ಸೇರು: (೪. 
[ ದೇ.8 ತೆಲು. ಪಚ್ಚ, ಪಚ್ಚಿ ] 

ಕ ಪಿಚ್ಣೆನ್ನಿಸು (ಕ್ರಿ). ಏನೂ ಇಲ್ಲದಂತೆ ಭಾಸವಾಗು ; ಪಾಲಿಯಕಾದಂತೆ 
ತೋರು, -_ಕಾಣಿಸು : ಜೋಗದ ಜಲಪಾತವನ್ನು ತಳದಲ್ಲಿ ನಿಂತು 
ಘಂಟಿಗಟ್ಟಳೆ ನೋಡಿದ ಕಣ್ಣುಗಳಿಗೆ ನಯಾಗರದ ನೋಟ ಪಿಚ್ಚೆನ್ನಿಸಿತು 
(ಕಂಟರು. ೨೨೪). [ಪಿಟ್‌ *ಎನ್ನಿಸು (ಎನಿಸ್ಕು) ] 

ಹಿಚ್ಚೆನ್ನು (ಕ್ರಿ).- ಪಿಚ್ಚೆನ್ನಿಸು : ಅದನ್ನು ನೋಡಿ ದೈವಭಕ್ತನಾದ 
ಸಣ್ಣಪ್ಪನ ಮನಸ್ಸು ಪಿಚ್ಚೆಂದಿತು (ಇರ್ರಿ. 030): 

[ಪಟ್‌ + ಎನ್ನು (ಎ ಎನ್‌,)1) 

ಎಚ್ಛೆ (ನಾ). ೧. (ಹಕ್ಕಿಗಳ) ರೆಕ್ಕೆ: ಗರ. ೨. ನವಿಲಿನ ಪುಚ್ಛೆ. - 
ಬಾಲ. ೩. ಬಾಣದ ಗರಿ. [ಸಂ.) 

ಎಿಚ್ಛಂದ (ನಾ). ಅರಸರ ಮನೆ ; ಅರಮನೆ. [ಸಂ.) 

ಪಿಚ್ಛಂದಕ (ನಾ). - ಪಿಚ್ಛಂದ : ಈಶ್ವರಸದ್ಮನಾಂ ಪಿಚ್ಛೆಂದಕ ಪ್ರೆಭೇದಾಃ- 
ಭವಂತಿ-ಅರಸುಗಳ ಮನೆಗಳಲ್ಲಿಯೂ ದೇವಸ್ಥಾನ ಮುಂತಾದವುಗಳಲ್ಲಿ 
ಅಲಂಕಾರವಾಗಿಯೂ ಚಿತ್ರವಾಗಿಯೂ ರಚಿಸಲ್ಪಟ್ಟಿರುವ ಬಾಗಿಲು, 
ಲೋವೆ ಮುಂತಾದ ತರೆಹಾಗಳ ವಿಶೇಷಗಳ ಹೆಸರುಗಳು (೧೩. ೦%), 

[ ಸಂ.) 

ಹಿಚ್ಛಲ (ಗು). ೧. ಜಾರುವ ; ಜಾರಿಕೆಯುಳ್ಳ. ೨. ಗಟ್ಟಿಯಾದ : 
ಗಡ್ಡೆಗಡ್ಡೆಯಾಗಿರುವ. (ನಾ). ೩. ಕೆಸರುನೀರು; ರಾಡಿ : ಬಗ್ಗಡ; 
“ಪಿಚ್ಛಲ[ ಕಾಣಾ: ತ್ಲಿಲ ]ಮೆನಲ್ಕೆಸಆನೀರೆಂದೆನಿಕ್ಕುಂ” (ಹುಂಗರಾ, ಎ೨9-08)- 

[ಸಂ. 

ಹಚ್ಛಿಲ(ಗು). ೧. *ಪಿಚ್ಚಲ ೧- (ನಾ). ೨. ಎಪಿಚ್ಛೆಲ ೩. ಕೆಸರಿನಿಂದ 
ಕೂಡಿದ ಎಡೆ, ಜಾಗ ; “ಪಿಚ್ಛಿಲಂ, ವಿಜಲಕಂ- ಈ ೨ ಕೆಸಲುಳ್ಳಿಡೆ” 
(ಕಡು. ೦-೩೬): ೪. ಗಟ್ಟಿಯಾದ ಅಥವಾ ಗಡ್ಡೆಗಡ್ಡೆಯಾಗಿರುವ 
ಮೊಸರು: ಭೋಜ್ಯ ಭಕ್ತಂ ಪೇಯ ಲಲಿತ ಲೇಹ್ಮ್ಕಂ ಚೋಷ್ಕ ಪಿಚ್ಛಿಲ 
ಷಡ್ರಸಗಳೆಂ ವಿಳಸವನುಗುಣದ ರುಚಿಯಂ ಮೇಲೆಯುಂಿವವರ ಚರಣಾಂ 
ಬುಜಕ್ಕೆ ಶರಣು (೦880. ೩೪-೨೪9)- ([ ಸಂ. ) 

30 |ಹಿಚ್ಛಿಲೆ (ನಾ). ೧: ಒಂದು ಬಗೆಯ ಮರ; ಬೂರುಗದ ಮರ. 
೨. ಅನ್ನದ ಗಂಜಿ. ೩. ಒಂದು ಬಗೆಯ ಮರ ; ಕರೀಮರ : (೪)- 

(ಸೆಂ. ಪಿಚ್ಛಿಲಾ) 

ಪಚ್ಚೆ (ನಂ). ೧. ಅನ್ನದ ಗಂಜಿ. ೨. ಬೂರಂಗದ ಮರದ ಅಂಟು ; 
ಎಲವದ ಮೇಣ: “ಓಚ್ಛಾ, ಶಾಲ್ಮಲೀವೇಷ್ಟಃ .--೨ ಬೂರಗೆಬಂಕೆ 
ಹೆಸರು, ಎಲವದ ಮ್ಮಾಣ” (ಸದ್ದಾಂ. ೦೨೩) - ೩. ಹಾವಿನ ವಿಷಪೂರಿತ 
ವಾದ ಜೊಲ್ಲು. ಥಂ. ಪಚ್ಕಾ] 

೬ಜ (ನಾ). ದೊಡ್ಡಗಾತ್ರದ ಹಲಸು : ಹೆಬ್ಬಲಸು : ಪಲ (ಹಲಸು). 
ಪಜ (ಹೆಬ್ಬಲಸು) ಉರೇ (ಜಿಂಕೆ) ಇತ್ಯಾದಿಗಳನ್ನು ಸಂಕೇತ 
ವಾಗಿರಿಸಿಕೊಂಡವರೆಂಬ ಅರ್ಥದಿಂದಲೋ . . - ಬಂದ ಕುಲನಾಮಗಳು. 
ಪಿಲತ್ತ್ತಿಯ, ಪಿಜ್ರಾಯ . - - ಇತ್ಮಾದಿ (ಕುಳುಶಾ. 0೩) - 

[ ತುಳು. ಫಿಜ, ಪೆಜಎ ಕಾಡುಹಲಸು] 

ಎಿಜ್ಜ 'ಪಜ್ಮ' ನೋ. 

ಪಟ, (ನಾ). ಒಂದಂ ಅನುಕರಣಶಬ್ದ: ಏಟಗುಟ್ಟು' ಪರಾ. 
ಹಟ ಹಟ (ದ್ವಿರುಕ್ತಿ) : ಬಾಯಿ ಪಟಪಟ ಎನ್ನುತ್ತಿದೆ (64 )* 

45 |ಪಿಟ್ಕ (ನಾ). ೧. ಧಾನ್ಮಗಳನ್ನು ತುಂಬಲು ಉಪಯೋಗಿಸುವ ಬಿದಿರಿನ 

ಬುಟ್ಟಿ ; ಗಳೆಗೆ. ೨. ಛಾವಣಿ ; ಮಾಡು. ೩. ಮನೆ: ಗೃಹ. (೫9. 


ಕ್‌ 
© 


14 


ಟಿಕ್‌ 


ಏಟಕ್‌ (ನಾ). ಒಂದು ಅನುಕರಣ ಶಬ್ದ : ಊರ್ಮಿಳೆಯನ್ನು ಯಾರೂ 
ಪಟೀ* ಎಂದು ಮಾತನಾಡಿಸಲಿಲ್ಲ (ಕಗ್ಮು. ೪೪): 

ಖಟಕ, (ನಾ). ೧. ಬುಟ್ಟಿ ; ಪೆಟಾರಿ : ಮುಂಂತೈದುವೆಂ ಭೃತ್ಮನಂತೆ 
ಪಂಥಾನಮಂ ಸಂತಸದಿ ತೋರುತ ಖನಿತ್ರ ಪಿಟಕಂಗಳಂ ತಾಂ ತಳೆದು 
ಫಲಮೂಲಪುಷ್ಟೋಪಹಾರಂಗಳನ್ನೆರ್ಶಿಸುತ್ತಲಡಿಗೆ (ಕಣ, ೨-೦೦-೩೪): 
ಮಾಯಲೈಶೈದಲ್ಮಿರ್ವರುಂ ಕೊಳಕೆ, ವುದುಕಿ ಕೌತುಕಮಾಗಿ ಮುಟ್ಟಿ 
ನೋಡಿದಳವರ ಪಿಟಕನು€ ್ರೋಡಾಯಾ, ೨೭೦-೨೦೩) : ಹಿಟಕವೆಂದರೆ,' ಪೇಟಕಾ, 
ಪೆಟ್ಟಿಗೆ (ಒಂರಾ. ೨೪): ರಜನಿಯೆೊಳ್‌ ಭದ್ರವಾಗಿಹೆ ಏಟಕದೊಳಗೆ 
(ಕಂತೆ. ೦೬೬). ವಿ. ಗುಳ್ಳಿ ; ಬೊಕ್ಕೆ: “ಏಿಟಕಃ, ಸ್ಫೋಟಕಃ, 
ಗಂಡಃ-ಈ ೩ ಪು(ಹು) £ವಗು3 ಟು" (ಕಡು. ೪6-980): ಜ್ವರದಾಹ 
ಶ್ವಿಸಕಾಸ ಬ್ರಣ ಪಿಟಕ ಶಿರೋರೋಗ ಸರ್ವಾಂಗಶೂಲಾದಿ ರುಜಾಸಂ 
ದೋಹ ಹಿಂಡಾಭರದಿನೊಳಣಜುಶುಂ (ರಷ್ಟು. ೦೦-೨೪): ತಿ. [ಬೌದ್ಧ]ಬೌದ್ಧ 
ಮತದ ಪವಿತ್ರ ಗ್ರಂಥ ; p ಸೂತೃಪಿಟಕ, ವಿನಯಪಿಟಕ ಮತ್ತು 
ಅಭಿಧರ್ಮಪಿಟಕಗಳಿಂಬುವು ಮೂರು ಪ್ರಸಿದ್ಧವಾದ ಪಿಟಕಗಳು : 
ಚೀಣೂಭುಕ್ತಿಯಲ್ಲಿ ವಿನಿತಪ್ರಭಾ ಎಂಬ ಹೆಸರಾಂತ ಪಂಡಿತನಿದ್ದ. ಮೂರು 
ಪಿಟಂಗಳನ್ನೂ ಕರಗತ ಮಾಡಿಕೊಂಡಿದ್ದ (ಶ್ರರಾಇ. 1, ೨೦೬) : ಓಿಟಕಗಳಿಗೂ 
ಅಟ್ಕಕತೆಗಳಿಗೂ ನಡುವ ಸೃಷ್ಟಿಯಾದ ಈ ಸಾಹಿತ್ಯದಲ್ಲಿ ಕೆಲವು ಗ್ರಂಥಗಳು 
ಉಳಿದಿವೆ (ಬುಕ್ಕಶ- ಮ906. ೩ ಶ್ರಕೇಕ) ; ಪ್ರಾಚೀನಕಾಲದ ಬೌದ್ಧವನ್ನು 
ತಿಳಿಯಲು ನಮಗೆ ಪಿಟಕಗಳಿ ಆಧಾರ ರಕ. 000)- "ತ್ರಿಪಿಟಕ' 
ಪರಾ. (ಸೆಂ.] 

ಪಿಟಕ್ಕ (ನಾ). ಒಂದು ಬಗೆಯ ಹಕ್ಕಿ ; ಗೀಜಗ: (೪: (2) 
ಹಟಕಾರ್ಬುದ (ನು). ಒಂದು ಬಗೆಯ ವೃಣದಿಂದ ಕೂಡಿದ, 
ಗಂಟಲಿನ ಕ್ಮಾನ್ಸರ್‌ ರೋಗ: ಕಟವಾಯ ನಡುವನ ಪ್ರದೇಶದಲ್ಲಿ 
ಬಾವು ತೋರ - .. ಅನ್ನ ಪಂನಗಳ ಹೋಗಲೀಸದೇ ಕೊರಳ ಬಂಧಿಸಿ 
ಕೊಂಡು ಇಹುದು. ಈ ಪ್ರಕಾರದಲ್ಲಿದ್ದರೆ ಪಿಟಕಾರ್ಬುದ ಎನಿಸಿಕೊಂಬುದು 
(ಕ್ಮ ರೃಠಾ- 11, ೦೦೩) - [ಸಂ.) 

ಹಿಟಗುಟ್ಟು (ಕ್ರಿ). ಓಟಪಿಟ ಎಂದು ಶಬ್ದಮಾಡು ; ಗುಣುಗುಟಂ್ಬ : 
ಡೈಸಿ... ಪಿಟಗುಟ್ಟುತ್ತಿದ್ದಳು (ಹಸುಕೊ. ಇ): [ಪಿಟ --ಕುಟ್ಟ್ಟು) 
ಷಪಿಟಾರಿ, ಪಿಠಾರಿ, ಪೆಟಾರಿ, ಪೆಟಾರಿಗೆ, ಪೆಟ್ಟಾರಿ, ಪೆಠಾರಿ (ನಂ). ೧. 
(ವಸ್ತುಗಳನ್ನು ತುಂಬಿಡಲು ಮಾಡಿದ ಲೋಹದ ಅಥವಾ ಮರದ) 
ಪೆಟ್ಟಿಗೆ.-ಸಂದೂಕ: ತನ್ನ ಬಳಿ ಅದನ್ನೆಲ್ಲ ಭದ್ರವಾಗಿ ಇಡಲು 
ಪಿಟುರಿ ಇಲ್ಲ ಎಂಬ ನೆವ ಹೇಳಿ - . . ಅವಳ ಕೈಗೇ ಕೊಟ್ಟಿದ್ದಳು 
(ಕುರಿಕು. ೨೦೪) : ಪಡಸಾಲೆಯಲ್ಲಿ ಪಿಟಾರಿಯ ತ ತೆಗೆದುಕೊಂಡು 
ಅದರ ಮುಂದೆ ಕುಳಿತಿದ್ದಳು (ಶದ್ಮಸ. ೦೬೭) : `ಉಲನ್‌'ಕೋಟುಗಳು 
ಆಗ ತಾನೆ ಪಿಟಾರಿಯಿಂದ ಹೊರಬಿದ್ದು ಕೋರುಹುಡುಗರನ್ನು ಅಲಂಕರಿ 
ಸಿದ್ದುವು (ಸುಶಸಂ. ೪೬) ; ಮೂರು ವರ್ಷ ಸಂದರೂ ಅವರ ಪಿಟಾರಿಯಲ್ಲಿ 
ಇನ್ನೂ ಹತ್ತು ರೂಪಾಯಿನ ನೋಟೇ ಬರುವುದಕ್ಕೆ ನಿರಾಕರಿಸಿತ್ತು 
(ಕಕ. ೩೦) - ಹಿಫಾಧಿ ; ೧. ಪಿಠಾರಿಯನ್ನು ತೆಗೆದು ಹುಡುಕಿ ಒಂದು 
ಜತೆ ಚಿನ್ನದ ಬುಗುಡಿಗಳನ್ನೂ ಸ್ವಲ್ಪ ಹುಡಿಚಿನ್ನವನ್ನೂ ತಂದು ಅವನ 
ಕೈಗೆ ಕೊಟ್ಟು (ಕೆಂಗಾಳ್ಕ. ೩೦) ಪೆಟಾರಿ : ೧. ಹಜಾರದ `ಪೆಟಾರಿ'ಯ 
ಮೇಲೆ ರಗ್ಗು ಹಾಸಿ ಮಲಗಿ ಬಿಟ್ಟನು (ತುಲ್ಮಕು. 086) : ಮನೆತನದ 
ವ ವಹಾರಕ್ಕೆ ಸಂಬಂಧಿಸಿದ ಕಾಗದಪತ್ರಗಳನ್ನು ಕ್ರಮವಾಗಿ ಜೋಡಿಸಿ 
ಮರದ ಪೆಟಾರಿಯಲ್ಲಿಟ್ಟು (ನಂ5ಕ,- 00೪)- ಪೆಟಾರಿಗೆ : ೨. ಬಿದಿರಿನಿಂದ 
ಮಾಡಿದ ಪೆಟ್ಟಿಗೆ, -ಬುಟ್ಟಿ : ಶಿವಾಜಿಯು ಹಣ್ಣುಗಳ ಪೆಟುರಿಗೆಯೊಳಗೆ 
ಕೂತು ಯುತ್ತಿಯಿಂದ ಪಾಠಾಗಿ ಬಂದನು (ಕಥಾಗೆ- ೩೩8): ಪೆಟ್ಟಾರಿ : 
೧. 'ಪೆಟ್ಟಾರಿ' ಯಿಂದ . - . ಪಟ್ಟಿಯ ವಸ್ತ್ರವನ್ನೊ ಶಾಲನ್ನೊ ತರಿಸಿ 


೫೬೦೪ 


ಹಿಟ್ಟಗ 


ತುಂಬಿದ ಸಭೆಯಲ್ಲಿ: ಆ ಎದ್ವಾಂಸನಿಗೆ ಹೊದಿಸಿಬಿಡುವರು | (ಗಾಠಳ. ೨): 
ಹೆತಾರಿ : ೧. ಅನರ್ಫ್ಶ ವಸ್ತ್ರಾಭರಣಗಳು ರಾಯರೆ ಪೆತಾರಿಗಳಸ್ನು 
ಸೇರಿದವು (50. ೫9೦ ) : ಅವರು ಯಾವ ಪೆಶಾರಿ ತೆಗಿ ಸೋಡಲಿ 
ಅದು ಕೆದರಿ ಗೂರಾಡಿರಬಾರದು (ಕೃತ್ಯರೂ, ೪); ನಸ್ರ್ರೇದ್ದೀನನು ಆತುರ 
ಗಾರತನದ ಕಂಬಳಿಯನ್ನು ಸುತ್ತಿ ನಿರೀಕ್ಷಣೆಯ ಪೆಳಾರಿಯಲ್ಲೆಸೆದು 
ಮುಚ್ಚಿಟ್ಟನು (ಠಗತೂ- ೦೪೯) : ಮನುಷ್ಯನ ಪರವಾದ ಅದೇ ತ್ರದೇಯನ್ನು 
ಸಾಂಪ್ರದಾಯಿಕ ಪೆಠಾರಿಗಳಲ್ಲಿ ಬೀಗ ಹಾಕಿದ್ದೇವೆ (8೦ರ. 1, ೪). 
[ “ಹಿಂ. ಪಿಟಾರೀ, ಪೆಟಾರೀ ; ಮರಾ. -ಪೆಟಾರೀ) 


ಪಿಟಿಕೆ (ನಂ). (ಮುಖದ ಮೇಲೆ ಏಳುವ) ಗುಳ್ಳಿ; ಮೊಡವೆ, 


೩೦ 


ಹಿರೇಮದ್ದೂ ಜಟಾಮಂಂಸಿ ಹುಣಿಸೇಬೀಜದ ಸಿಪ್ಪೆ ಇವುಗಳ 

ಸಮಭಾಗ ಚೂರ್ಣ ಮಾಡಿ ಸೇವಿಸಲು . . . ಪಟಿಕ; ಮೇಹ ಮೊದಲಾದ 

ರೋಗಗಳು ಗುಣವಾಗಿ ಶುಕ್ರವೃದ್ಧಿಯುಂಟಾಗುವುದು (ತಳಕ್ಕೆ. ಕ9. 909); 

ಮುಖದ ತುಂಬ ಪಿಟಿಕೆಗಳಿದ್ದ ಉರುಟುತಲೆಯ ವ್ಯಕ್ತಿ (ಕಾಯಿ. ೩೨೦): 

ಮುಖದ ಮೇಲೆ ಹೇರಳವಾಗಿ ಮೂಡಿದ ತಾರುಣ್ಯಪಟಿಕೆಗಳು ಅವನ 

ಸೌಂದರ್ಯದಿಂದ ಪುಡುಗಿತನವನ್ನು ಕಸಿದುಕೊಂಡುವು (646. 038). 
[ ಇ ಸಂ. ಪಿಟಕ) 


ಪಟಿಪಿಟಿ (ನಾ). ೧. ಒಂದು ಅನುಕರಣ ಶಬ್ದ * ಪಿ. (ಆಲಂ) ದಡ್ಡ; 


ತಿಳಿಗೇಡಿ: ಇವನು ಶುದ್ಧ ಪಿಟಿಪಿಟೆ (ಠಿ). 


ಷಟೀಲು (ನಾ). ಕವರಾನಿನಿಂದ ನುಡಿಸಲುಗುವ ಒಂದಂ ಬಗೆಯ 


ಪಿಟೀಲುವಾದಕ (ನಾ). ಪಿಟೀಲನ್ನು ನಂಡಿಸುವವನಂ : 


ತಂತಿವಾದ, : ಚಂದದಿಂ ಮುಖವೀಣೆ ಮೋರ್ಟಿಂಗಿ" ಪಟೇಲುಗಳ 
ಪಂದೆ ನುಡಿ ಹಮ್ಮೇಳದವರೊಡನೆಯೊಲಖನಿಂ ನಿಂದು ಕುಣಿಯುತ್ತಿರುವ 
ವಾರಕಾಂತಾವೃಂದಮಂ ನೋಡು (೪೮೯೦. ೨೪-೩೦): ಧನುರ್ವೀಣೆ 
ಅಥವಾ ಪಿಟೀಲಿನ ಭೂರ್ವಮಾದರಿಯಾದ ರಾವಣಾಸ್ತವು ಇಂದಿನ 
ಪಾಶ್ಚಾತ್ಮ ಪಿಟೀಲು ರೂಪಿತವಾದುದರಲ್ಲಿ ಬಹುವ್ರಭಾವವನ್ನು ಬೀರಿದೆ 
(ಕಾರದ. 898): ಕರೀಮನ ಹತ್ತಿರ ಒಂದು ಪಿಟೀಲು ಇದೆ (ತಂ. ೩೨)- 
[.-ಇಂ- Fiddle] 
ಹಲವಾರು 
ಬಾರಿ ಇವರ ಕಚೇರಿಗಳಿಗೆ ಸುಪ್ರಸಿದ್ದ ಪಿಟೀಲುವಾದಕರಾದ ತಿರುಕ್ಕೋಡಿಕ್ಕಾ 
ವಲ್‌ ಕೃಷ್ಣಅಯ್ಕರ್‌ ಅವರೂ ಪಿಟೀಲು ನುಡಿಸುತ್ತಿದ್ದರು (ತಂತ. ೬೬)- 
( ಪಿಟೀಲು ವಾದಕ ] 


ಪಿಟೀಲುವಾದನ (ನಾ). ಪಿಟೀಲನ್ನು ನುಡಿಸುವಿಕೆ ; ಪಿಟೀಲು ಕಚೇರಿ : 


ಕರೀಮನ ಪಿಟೀಲುವಾದನವೆಂದರೆ : , . ಒಂದು ಸಲವಲ್ಲ, ನೂರೆಂಟು 
ಸಲ ಆ ಪಿಟೀಲುವಾದನ ಕೇಳಬೇಕೆನ್ನುತ್ತಾರೆ (ಫಂಸ9. ೩೨2) ; ಪರಮೇಶ ಓರ 
ಭಾಗವತರು ವೀಣಾವಾದನ, ಪಿಟೀಲುವಾದನ ಮುತ್ತು ಸ್ವರೆಬಾತ್‌ನ 
ವಾದನಗಳಲ್ಲಿ ಬಹಳ ಪರಿಶ್ರಮ ಪಡೆದಿದ್ದರು (ಸಂಗೀಕ. ಇ). 

[ಪಿಟೀಲು ವಾದನ] 


ಪಿಟುಗುಟ್ಟು (ಕ್ರಿ). ಪಿಟಿಪಿಟಿ ಎಂದು ಶಬ್ದವರಾಡು ; ಗುಣುಗುಟ್ಟು : 


ಅಪ್ಪುಜಿಯು ಇನ್ನೂ ಕಣ್ಣು ಮುಚ್ಚಿಕೊಂಡೆ ಬಾಯಿನಲ್ಲಿ ಖಟುಗುಟ್ಟುತ್ತಾ 
ಪೂಜೆಯಲ್ಲಿ ಮಗ್ಗ ರಾಗಿದ್ದರಂ (ಕ0ಗಾಳ್ಕ-೦6೪): 
[ ವಿಟ್ಮು-ಕುಟ್ಟ್ಯ ] 


ಪಟ್ಟ, "ಪಿಟ್ಟು' ನೋ. 
ಪಟ್ಟ, (ನಾ). ಒಬ್ಬಾತನ ಹೆಸರು: ಚಿತ್ರಭಾನುಸಂವತ್ಸರಮಧಿಕಾಷಾಡ 


ಬಹುಳದಸವಿಹಿದಿನದೊಳ್‌ ಗುರುಚರಣಮೂಳದೊಳ್‌ ಸುಭಪರಿಣಾವಮದೆ 
ಪಿಟ್ಟನಿನ್ನ ,ಲೋಕಕ್ಕೊ ಗದವ3* (ಎಳ. 11, 0೩೪-೭೨; ತು. 962). [?) 


| ಆಗ (ನಾ). ಒಬ್ಬಾತನ'ಹೆಸರು : ಪಿಟ್ಟಗಂ ಸಲೆ ನೆಗದಳೆಂ (ಅಜಾ. 2. 


3983-93: ೪ಬ). "ಪಿಟ್ಟುಗ' ಪರಾ. (ಹಟ್ಟ ಗೃ)? 


ಏಟ್ಟಗೆಆ 


ಪಟ್ಟಗೆಆ್‌ (ನಾ). ಒಂದು ಊರಿನ ಹೆಸರು: ಪಿಟ್ಟಗೆಆ್‌ ವನ್ನೆರಡು 

ಗಾಮುಣ್ಣ ಪ್ರಚೆರ್ಸಕ್ಷಿ (ಎಳ. ಸ. ಶಶ್ರದು. ೨೪-೦; ಸು. 5009): 
(ಪಟ್ಟಿ, + ಕೆಲ) 

ಹಿಟ್ಟಬೆ (ನಾ). ಒಬ್ಬಾಕೆಯ ಹೆಸರು : ಅಮ್ಮಣಗಾವುಣ್ಣನುಂ ವೆಣ್ನಕಿ 
ಟ್ಟಬೆಗಾವುಣ್ಣಿ ಯುಂ” ಲಿ೨ಗಪ್ರ ಶಿಪ್ಪೆಯುು: ದೇಗುಲಮಂ ವಾಡಿ. 
ಸಾಸನಮ: ನಿಟ್‌ಸಿದಂ (ಎಳೆ. ೫211, ಸೊರಂ. ೪೬೦-೦೦; 1013). 

[ಪಿಟ್ಟ್ಮ + ಅಬೆ (೭ ಆಬೆ)) 

ಹಿಟ್ಟರ್ಕ (ನಾ). ಒಬ್ಬಾತನ ಹೆಸರು : ಊರೊಡೆಯ ಪಿಟ್ಟಯ್ಕಂ 

ಕಾಲ್ಲೆಟ್‌ಯೆ.. . . ಪನ್ಮಿ ಮ ತ್ರರ್ಕೆಯ್ಮಂ ಕೊಟ್ಟರ್‌ (96. ೫11. ೨೩೬-೦೦ : 


ಇ" 
9೪51). [ಪಿಟ್ಟಿ * ಅಯ್ಯ, 
ಪಟ್ಟಿ " ಪಿಟ್ಟು' ನೋ. 
ಪಟ್ಟಿವ (ನಾ). ಒಂದು ಬಗೆಯ ಬಣ್ಣ : ಅರ್ಜುನನ ವಶವ ಚಿತ್ರರಥನು 
ಕೆಟ್ಟ ಪಿಟ್ಟಿವ ಬಣ್ಣದೆ ಕುದುರೆಗಳನು ಹತ್ತುಸಾವಿರವನು . .- . ಧರ್ಮ 
ಸೋತನು (ಕೈರತೂ. 7, ೧೦೧)- (?) 


ಪಟ್ಟು. ಪಟ್ಟ. ಪಿಟ್ಟಿ, ಪಿಟ್ಟೈ, ಹಿಟು, ಹಿಟ್ಟು (ನಾ). ೧. (ಧಾನ್ಯದ) 
ನಯವಾದ ಪುಡಿ; ಪಿಷ್ಟ : “ಪಿಟ್ಟದು ಪಿಷ್ಟಂ ಚೂರ್ಣಿತಂ” (ರತ್ತುಳೊ. 
೪-೨6) : ದಿವ್ನ್‌ ಷಧಿಗಳಿಂದಂ ಮಾಡಿದುಂಡೆಗಳಂ ಪಿಟ್ಟಿನೊಳ್‌ [ಉಕಾಂ. 
ಪದಿನಾಅ:] ಸಾಸಿರ್ವರರಸಿಯರ್ಕಳ ಮನೆಗಳೊಳ್‌ ಪ್ರಯೋಗಿಸಿ (ನಕ್ನಾರಾ 
9೬೩೦-೨೪) : ಕರಿಹಸ್ತಚರ್ಮಮಂ ಮೇಣ್‌ ರಿದಂತವನರೆದು ಬಟ್ಟ 
ಗಡಲೆಯೆ ಫಿಟ್ಟಿಂ ಬೆರಸಿಕ್ಕುಗೆ (ಕೋಳೋಶ. ೬-೩೨); ಪಿಟ್ಟಿನ ಕೋಟ*ಯಾ 
ದೆೊಡಮಿಂದೆ೧ಂದನಿಕ್ಕವೇಟ್ಟುದು (ಯತೋತ.- ೩-೨೦). ೨. ಜೀವಿಕೆ; 
ವೃತ್ತಿ: ಸ್ಥಾನಂ ಮಾನ್ಕಂ ಪಿಟ್ಟುಂ ಭೂನುತರಪ್ಪೆಜುವತೊಕ್ಕಲುಂಬಂಮರಸಂ 
ಮೂಲಿಗರುಂ ಪ್ರಭುಗಳೆಂಟು ಹಿಟ್ಟುಂ ಮಾನ್ಯಂ (ಕೊಲ್ಮಾಕಾ. 

೩೨8೪; 1396). ೩. ಆಯಾ ವೃತ್ತಿಗೆ ಸಂಬಂಧಿಸಿದ ಮುಖ್ಯಸ್ಮ : 
ನಾಗರಗಂ ಪಗುಡಿಯತಳವಬು[ಂ ತಾಯಗಳು ಅಜುವತೊಕ್ಕಲು ಎಂಟುವಿಟ್ಟು 
ಕಾರಣಂಗಳು ಮುಖ್ಯವಾಗಿಯವರನುಮತದಿ . . . ವಹಾಡಿಸಿದ ಬಸದಿ (ಕಾ: 
೪. ೩೩-೨೨; 1176). ಪಿಟ್ಟ್ಯ : ೪. (ಕಲಸಿದ) ಹಿಟ್ಟಿನ ಉಂಡೆ ; ಪಿಡಿಚೆ: 
ದೀವಂಗಳಂ ವಿರಚಿಸಿಯನಂತಫಲಮಧಿಕಮಿವು ಪೊನ್ನೂರತಿಯಿನೆ೨ದು 
ಪಿಟ್ಟ[ತಾಕಾಂ. ಪೃ]ದೀದಂ ಸರಳ ನೀರಾಜನಂಗೆಯ್ದು ವಪಾತ್ರೆಯೊಳಿರಿಸಿ 
(ಉತ. ೦-00-00). ಪಿಟ್ಟಿ: ೪. ಆ ಕಲ್ಕಕೆ:ಡದ ಅಂಗರೋಳಿಗೆಯ 
* ಕೆಂಡದ ಮೇಲೆಯಿಟ್ಟು ಪಟ್ಟಿ ಸೀವ ಹಾಗೆ ಸುಡುವುದು (ಊೀಮಸೂ. ೦೬); 
ಸಕ್ಕರೆಯನಿಕ್ಕಿ ಉಂಡೆಯ ಮಾಡಿ 6ಣಿ:ದ ಪಿಟ್ಟಿಯಲಿ ಮುಚ್ಚುವುದು 
"ತುತೂ. ಎ): ಪಿಟ್ಟೆ,: ೪. ಪಿಟ್ಟೆಯಂ ತೆಗೆದು ತಜ್‌ವಳಲು 
ರವೆಯದ ವಣ್ರ ಬಟ್ಟಮುತ್ತಿನ ಹರಳು ನುಚ್ಚಕ್ಕಿಯ ದದಿಂ ಕಟ್ಟುಣಿಯಪ್ಪ 
ತರುಣಿಯರು ಸೊಜ್ಜಿಗೆದೆಗೆದು ಕಜನ್ಹಯ ಮ ಮಾಳ್ಳುದು (ಸೂಶಕಾ. ೦-೪); 
ಹಪ್ಪಳವ ಸವನಾಗಿ ವೊತ್ತಿಯಿಮ್ಮೆಯ್ಗೆ ಬೆಣ್ಣೆಯ ತೊಡೆದು ನಾಲ್ಕೈದಸಡು 
ಕಲಿಕ್ಕಿ ಅವಲ್‌ರಡು ಮೆಯ್ಗೆ ಪಿಟ್ಟೆಯ ಬಟ್ಟಲು ಕವಿಸ ಹವಣಟ:ದು 
ಹಂಚಿನೊಳು ಸುಟ್ಟು ಪಿಟ್ಟೆಯನು ತೆಗೆದು (ಸೂತಕ. ೧-೦೨) : ಮೂಲ 
ವ್ಯಾಧಿಗೆ - - - ಅರಿಸಿನವಂ ಚೂರ್ಣವಂ ಮಾಡಿ ಕಳ್ಳಿಹಾಲಲ್ಲಿ ೭ಲಸಿ 
ಪಿಟ್ಟಿಯಂ ಮುಡಿ ಮೊಳೆಗೆ ಉಣ್ಣೆಯ ತೊಡೆದು ಆ ಪಿಟ್ಟೇಯಂ 
ಶೊಡೆಯಲ: ಎಲ್ಲಾ ಮೊಳೆಗಳು ಕೆಡುಗುಂ (0೭್ಮಿಂ. 0೩೩): ನೇರಿಲ ಚೆಕ್ಕೆ. 
ದಾಳೆಯ ಹೂವನು ಸಹ ತುಪ್ಪ ಬಿಟ್ಟು ಕಂಟ್ರಿ ಮುದ್ಮೆಯ ಮಾಡಿ 
ಪಿಟ್ಟೆಯ ಕುಟ್ಟಿ ಬೇಯಿಸಿ ಜೇನುತುಪ್ಪವಂ ಕಲಸಿ ಸೇವಿಸೆ ಅಶಿಸಾರಂ 
ಕೆಡುಗು೨ (ಳಿ. ೩೨೩): ಹಿಟು: ೩. [ಮೂ]ಲಸ್ತಾನ ದೇ[ಎ]ರ್ಗ್ಗೆಯಂಗ 
ಭೊ:ಗ ನಿವೆ ದಕ್ಕ ಎ[ಂ)ಟುಹಿಟು (೩೪33. 2%. ೩೦-೨೪; 1145); 
ಹುನೆರಡು ಹಿಟು ಸಹಿತ (ಕೊಳಕಾ. ೦೯೩೩, ಶಾವೇರಿ. 098-4೩; 9): ಗೋಪ 


೫೬೦೫ 


38 


30 


40 


ಪಿಟಿ: 


ಗಉಡ ಹುನೆರಡು ಹಿಟು ಮಖಂದಿಟ್ಟ್ರು ಕೆಟ್ಟ”: (೬೪. ೪11. 8ಿರರೂ 
೪9.೯; ೪. ಹಿಟ್ಟು ; ೧. ಪಿಷ್ಪ-ಹಿಟ್ಟ (8೦ ೫೩6 ಶ್ರದ); ಬೆಳತಿ 
ಗಕ್ಕಿಯ ಸಣ್ಣ ಹಿಟ್ಟ ಸೋದಿಸಿ ಹುರಿದ: ಕೊಳ: 3 (ಐಶೂ. ೦.೨೪): ಹೆಡಗೆ 
ಹೇಜಕಿನಲಕ್ಕಿ ಹುಡಿ ಹಿಟ್ಟುಗಳ ತ::ಬಿ ಕೊಡಗು ಎ:ಲೆಬ: ಸುರಿದರು(ಕುವಂ- 
09-9೬); ಹಿಟ್ನುಗಳನ್ನು ಮಿಶ್ರ -ಾಡುವುದು. ತರಕಾರಿಗಳನ್ನು ತುಂಡು 
ಪತಾಡುವುದು. - .ಈ ಕೇಂದ್ರದಲ್ಲಿಯೇ (63:9: ೧9)" ವಿ. ಎ x 
ಪಂಚನಂಠ ಉಂಟು ಧರೆಯ ಮೆ:ಲೆ (ಅನ. ೪೯-೩೯8); ಶ್ರಿೀಸೊ:ನ.ನಾಭ 
ದೇಎರ ನನಿದೀವಿಗೆಗೆ ಮಾರೊ:ಜ ತನ್ನ ಆಸ್ಮಸಾಲಿಕೆಯ ಹಿಟ್ಟಿನ 
ಭೂಮಿಯ ಒಳಗೆ ಕುನ್ಮೊರ ದಾರಿಯ ಮೂಡಣ ಕೆಯ ದಶ್ತಿಯಾಗಿ 
ಬಿಟ್ಟಿ (ಎಳ.೪1, ಕಡೂರು 6೦೬-೦೨೩, 1). ೩. ಸೀನೆಗೌಡನಮುಗ ಚಿಕ್ಕಗೌಡನು 
ತಮ್ಮ ಮಾವ ನೇಮಗೌಡನು೨ ಅಜುವತ್ತೊಕ್ಕಲು ಹನ್ನೆರಡು ಓಟ್ಟು 
ಸಹಿತ: ಪೂಜಾರಿ ನಾಗಯ್ಕೆನ ₹ರೆದು ... ಕೊಟ್ಟರು (8922. 12-11, 
೬-೪; ಸತಿ. 1093); ಮಸಣಗಾಮಡ ಈಚಗಾವೂಡ ಮುುಖ್ಯವಂದ 
ಹಂನೆರಡು ಹಿಟ್ಟು ಸಹಿತ ಬಿಟ್ಟ ಧರ್ಮ್ಮ (ಎಇ. ೫1%, ೦೫-೩೩; 1210). 
೫. ಆಹಾರ; ಉಣಿಸು: ಊಟ: ನರಸುಂದಿಗಳಿಲ್ಬ ಸಭುರ-- 
ಹೊತ್ತೂ ಬುದೈದಾರೆ ಹಿಟ್ಟು ನಷ್ಟ ಮಠ ಹಾಳು ಊರಿಗುವಟಳ 
(8530, ೪೯-೩೯೮), ಹೊಟ್ಟೆಗೆ ಹಿಟ್ಟು ಸಿಕ್ಕದ ಇ:ಥಾ ದಿನಗಳಲ್ಲಿ ವರ್ಷ 
ಕ್ಕೊಂದು ಬಂಣ:ತ-ವು ಬೇರೆ! (ತ್ರ. 3); ಹೊಚ್ಚಿಗೆ ಹಿಟ್ಟಿಲ್ಲ ಜುಟ್ಟಿಗೆ 
ಮಲ್ಲಿಗೆ ಹೂವು (ಗರ). ೬. (ರಾಗಿ. ಜೋಳ ಇತಾ ದಿ ಧಂ ನ್ಯ ಗಳ) 
ಹಿಟ್ಟಿನಿಂದ ಮಾಡುವ ಒಂದು ಬಗೆಯ ಆಹಾರ ; ಮುದ್ದೆ 
ಚ್‌. .- * ಹಿಟ್ಟು ತೊಳಸು೨ ಬಾನೆ (ಯಂತ. ತಿಕ) ; ಆಗ 
ರೈತನು ಒಹೆಳ ಸುತೂ:ಷಪಟ್ಟು `ಹಿಟ್ಟಂ 'ತಿ:ದಂ ಬೆಟ್ಬಿಂ ಕಿತ್ತಿಟ್ಟಂ 
ಹಿಟ್ಟಿ೨ ಬಿಟ್ಟ ಕೆಟ್ಟಂ' ಎಂದು ಹೆ:ಳಿದನು ($8. ೦೬೩); ಮನೆಗೆ ಬಂದ 
ಮೇಲೆ ಹಿಟ್ಟುಂಡು ಕೆಲವರು ಯಕ್ಷಗಾನದ ಆಟ ಕಲಿಯುನ ಮನೆ 
ಹೋಗುತ್ತಿದ್ದರು (ಶುಬ್ಮಹ. ೬): ೩. ಒಂದು ಬಗೆಯ: ತೆರಿಗೆ: 
ಪುರವನು ಕಟ್ಟಿಸಿ ದೇವರ ಹಿಟ್ಟು ಹುಗ್ಗೆ ತೆಜ್‌ಗೆನು ಬಿಟ್ಟು (ಎಳ. ೪1. 
ಕಳ್ಳೆರು. ೪೪-೦೪; 1849) ; ಬಿರಾಡ ಹಿಟ್ಟು ಹುಗ್ಗಿ ಬೀಜವರಿ ಇವೆಲ್ಲವನು 
.*ಸರ್ವ್ವಮಾಾನ್ಯವಾಗಿ ಶಂಸನವನು ಪ್ರತಿಷ್ಠೆಯು ಮಾಡಿವರು (ಎಳ. ೪. 
ಹಾಸನ. ೨-೨೪; 1663) 

ಪಿಟ್ಟುಂಪಿಟ್ಟು. ಪಒಿಟ್ಟುಪಿಟ್ಟು, ಹಿಟ್ಟುಹಿಟ್ಟು (ದ್ವಿರುಕ್ತಿ) : 
ಕೆಟ್ಟೋಡಿ ಪಂಡಿಯೆಲ್ಲ: ಪಿಟ್ಟುಂಪಿಟ್ಟುಗಿ ಪೊ:ದೊಡಂ . . . ಪೆಜದೆಗೆ 
ಯದೀಸನೊರ್ವನೆ ನಿಂದ: (6ಲ್ಮಳಾ. ೨65) : ವೊಯ್ಯೆನೆ ಬೆಟ್ಟಂ ಪಟ್ಟು 
ಪಿಟ್ಸಾಗಿರೆ ಸವಂರದೊಳೀ ವೀರಪೆರ್ಮಾಡಿದೆ;ವಂ (ಎಳ. ೪೫, ಶಿನಮೊ. 
೪೨೪೪ ; 1122) : ಬೆಟ್ಟೆಲ್ಲಿಯುು2 ಕುಟ್ಟಿದ ತೆಅದೆ ರಂ ಪಟ್ಟುಪಿಟನ್ಚಿಗಿ 
ಪಾಜಕಿಟ್ಟುದು. - . ಪಟು2ರಾನೂನಸೇನಾಪ್ರತಾನ: (ಕತೀಕ್ಕ- ೧೨-೧೧): 
ಅವಳು ಹಾರುವ ಒಂದು ಒನಕೆಯ ಏಟಿಗೇ ಕಾಳುಗಳು ಹಿಟ್ಟುಹಿಟ್ಟುಗು 
ತ್ತವೆ(ಕತಿ). ಹಿಟ್ಟಾಗ: ಇ. ೧. ಪುಡಿಯಾಗು. ೨.(ಆಲ೦) ನಾಶವಾಗು : 
ಪಿಟ್ಟಾದ ಪೀಟಾದ ಸಂಧೂರದಿಂ ತೆಟಕಿದ ಮುಬಸಿದನ್ಮರಥದಿ: 
ಕಣ್ಣ: ವಮಂನೆಕ್ಕಂ  ಭೆಯೋರವಾದಾಜಿಯೊಳಗ (ಶಂಂತಿಮಾ. ೯-೧೨೪). 
ಪಟ್ಟುಪೀಆಸಗು » ಹಾಳಾಗು ; ನಾಶವಾಗು: ಪಂಡಿತೆ ಒಟ್ಟಯ್ಲಿ 
ಪುಗುವುದುಂ ದಾರವಟ್ಟಗಂ ದಟ್ಟಿಸಿ ಕೊರಳು ಪಿಡಿದು ನೂಂಕೆ 
ಪಂಡಿತೆ ಬಿರ್ದು ಪೆಗಲ ಮೇಗೂ ರೊವು ಪಿಟ್ಟುಪೀಅಸಂಗೆ (ಫ್ರಕ್ಕಾಸ್ತ. 
8-36 5). ಪಟ್ಟೆ ಹಿಟ್ಟು ಎ ಹಿಟ್ಟಿನಿಂದ ಕಲಸಿದ ಮುದ್ದೆ : ಅಂದಿನಿಂದ 
ಬೀಗರ ಹಾಡ-ಗಳ ಹೊಡೆದಾಟ ಪಪ್ಸೆಹಿಟ್ಟಿನ ಪೆಟ್ಮಾಟ. ಹಪ್ಪಳದ 
ಹುಡಿಯಾಟಗಳೆಲ್ಲಾ ಬ:ಸೇ ಹೋದವು (ಸಂಧ್ಮಾರಾ. ೬೪). ಹಿಟ್ಟಿನ ಹಾದಿ 
ಜೀವನೋಪಾಯ : ಹಿಟ್ಟಿನ ಹಾದಿಯ. ಹುಡ:ಕಿದ ಮೇಲೆಯೆ ಹೆಣ್ಣಿನ 


ಹಿಟ್ಟುಕಾರ 


ಬರವಎನ: ನೋಡು (ಇಂಕಾಶ ೨300-೨೭). ಹಿಟ್ಟಿನಾರತಿ = (ಅಕ್ಕಿಯ); 


ಹಿಟ್ಟಿನಿಂದ ಮಾಡಿದ ಸೊಡಲುಗಳ ಆರತಿ : ರಂಗವಾಲೆ ಹಿಟ್ಟಿನಾರತಿಗೆ 


ರೋಗ 


ನಾಲ್ಕಕ್ಕಂ ಗದ್ಮಾಣಂ ಹದಿನಾಜಿು (ಎಕ. 111, ತಿರುಮ. ೪೭-66 ; 
1276). ಹಿಟ್ಟುಬಿಟ್ಟಿ ಇ ಊಟವನ್ನು ಹಾಕಿ ಅದರ ಬದಲಾಗಿ 
ಮಾಡಿ:,ಕೊಳ್ಳುವ ಕೆಲಸ; (ಕಿ). ಹಿಟ್ಟು ಹಿಡಿಬೂದಿಯಾಗು ಎ 
ಹಾಳಾಗು: ಇದರಿಂದ ಭಾರತೀಯ:ಸಸಸ್ಮೃತಿಗೆ ಬಲವಾದ ಪೆಟ್ಟು 
ಬಿದ್ದಿತಿದೆ. ಹೆಣ್ಣಿನ ಜೀವನವು ಹಿಟ್ಟು ಹಿಡಿ ಬೂದಿಯಾಯಿತು 
(6ಲೃವಿ, 39). ಹಿಟ್ಟೆತ್ತು ಎ ೧. ಭಿಕ್ಷೆ ಎತ್ತು ; ತಿರುಪೆ ಬೇಡು. 
೨. ಕಂಡವರ ಮನೆಯಲ್ಲಿ ಬಿಟ್ಟಿ ಊಟ ಮಾಡಿಕೊಂಡು ಇರು: 
ಅವರಿವರ ಮನೆ ಹಿಟ್ಟೆತ್ತಿಕೆಇಂಡು ಹಂಗಿನ ಕೂಳು ತಿಂದುಕೊಂಡು 
ವದ್ಮಾಭ್ಯೂಸ ದಷಡದಿದ್ದರೂ ಆಗ್ವದೆ (ಕಂಗಾಕ್ಮ- ೬). 

[5 .ಸಂ. ಏಷ್ಟ./ಪ್ರಾ. ಬಟ್ಮ) 
ಪಿಟ್ಟುಕಾರ. ಹಿಟುಕಾಣಿ, ಹಿಟ್ಟುಕಾರ, ಹಿಟ್ಟುಕಾಲಅ (ನಾ). (ಎಂಟು 
ಅಥವಾ ಹನ್ನೆರಡು ಬಗೆಯ ಕಸಬುಗಳ) ಕಸಬುದಾರರ ಗುಂಪಿನ 
ಸದಸ : ಅಂದಣಿಗೆಯ ಕಲ್ಲಗೌಂಡನುಂ೨ ನಿಡುಗುಂದಿಯ ಸಮಸ್ತಪ್ರಜೆ 
ಪ್ಮಿಹಿ?)ಟ್ಟೊಕಾರೆರುಂ ಆನೆಬಾಳ ಪ್ರಜೆ ಪ(ಹಿ?)ಟ್ಟುಕಾರರುಂ ಇನ್ತಿದರ 
ಸಮಕ್ಷದಲ್ಲಿ. . - ಬೊನ್ಮುಗೌಂಡನು ಪಡೆದನು (ಕಳುಂ. ೪88-೦೬; ಸು. 
1050). ಹಿಟುಕಾಜಿ: ಶ್ರೀಮಂನ್ನಾಳ್ಪೆ ಭು ಬಾಳೂರೆ ಕೇಸಪಗೌಡನು ಸಮಸ್ತ 
ಜೆಗಳು ಹನ್ನೆರಡು ಹಿಟುಕಾಆರ ಸಮಕ್ಷದಲಿ . . . ಕುದಿ ಸುರಲೋಕ 
ತ್ರಪ್ತನಾದ (6೩. ೪. ೪3-೪; 2209). ಹಿಟ್ಟುಕಾರ : ಹಾಗ ಎಂಟು 
ಕಾರ ನಂಡೊಕ್ಕಲಿಂಗೆ (ಇಂ. ೦೯೪೬, ದೈರ್‌ಶಾನಗರ್‌. ೩೪೯-೪೩ । 1066). 
ಹಿಟ್ಟುಕಾಣಿ : ಬಡಗಿತನಕ್ಕಾರು ನಿಂನ್ಹ ನರು ಹಿಟ್ಟುಕಾಅ ಬಡಗಿ ಕಲ್ಲೋಜ 
ಬಿಟ್ಟಿ ಧರ್ಮಮಂ ... ಪ್ರಶಿಪಾಲಿಸುವನು (4933. ೩೪, ೬೯-6; 1186); 
ಸೋದರ.  ಸೋಮಗೌಡ ಹಿಟ್ಟುಕ:ಅರಿಗೆ ಅಜುವಣ ಮತ್ತರಿಂಗೆ 
ಹಂನೆರಡು ಹೊನ ಮರಿಯಾದೆ ಕೋಲು ಕೆ ಇಳೆಿಗ ದೇವರಿಗೆ 
(ಪತಾನ್ಮ)ವಾಗಿ ಕೊಟ್ಟರು (ಎಇ. 22111. ೦೯೫-೬೨; 1265); ಸಮಸ್ತ 
ಪ್ರಜೆ ಹಿಟ್ಟುಕಾಜರುಂ (ಇಎ, ೦೯೪೬, ಹಾನಗರ್‌. ೨೨೬-೦೯; ?). 

[ಬಟ್ಟು * - ಕಾರ್ಮ (ದ ಎ ಕಾಅ)] 
ಪಿಟ್ಟುಗ (ನಾ). ಒಬ್ಬಾತನ ಹೆಸರು: ನಿರ್ಜಿತವೈರಿಪ್ರಜನೆನಿಸಿ ಬಟ್ಟುಗಂ 
ಸಲೆ ನೆಗಣ್ಣಂ (3922. ಸಸ. 06-03; 980); ನೆಗಬ್ಬ ಪಿಟ್ಟುಗಂ ಬೀಡಿನ 
ಸೌಚೀರನೊ ಪ್ರಚಣ್ಣಭುಜದಣ್ಮಂ ಮಾವನ ಗನ್ಮಹಸ್ತಿ ಕವಿಜನವಿನುತಂ 
ಮೊನೆ ಮುಟ್ಟಿ ಗಣ್ಣನಾಹವಸೌಣ್ಣ (ಎಳ. 11: ೦೩೪-೬೬; ಸು. 982). 
'ಪಿಟ್ಟಗ' ಪರಾ. (ಕಿಟ್ಟು? + - ಗೃ) 
ಪಿಟ್ಟುಗುಟ್ಟು. ಹಿಟ್ಟುಂಗುಟ್ಟು, ಹಿಟ್ಟುಗುಟ್ಟು (ಕ್ರಿ). ೧. ಪುಡಿಯಾಗು 
ವಂತೆ ಕುಟ್ಟು ; ಹಿಟ್ಟಾಗಿ ಮಾಡು : ನಂದಶ್ರೀಯವಂ ಕೊಂಡು ಪಿಟ್ಟು 
ಗುಟ್ಟೆ (ಕಾಕಾ. ಪಿಟ್ಟಿಂ ಕುಟ್ಟಿ]ಅವುಗಳನಟ್ಟು (ಫಿಕ್ಕಾಸ್ತ. ೩-೦೮6 ವ). 
ಹಿಟ್ಟುಂಗುಟ್ಟು : ೧. ಹಿಟ್ಟುಂಗುಟ್ಟುತ್ತೇಳುಂ ಬೆಟ್ಟಗಳಂ ಕಡಲ್ಮಳೆ:ಳ 
ರೊಳ್ಳಲಸುತ್ತಂ ಬೊಟ್ಟಿಟ್ಟುಕೊಳ್ವ ಮಗನಂ ನಿಟ್ಟಿಸಿ ಗಿರಿವರತನೂಜೆ 
ಹಿಗ್ಗುತಿರ್ದಳ್‌ (೧೮6೦. 6-9). ಹಿಟ್ಟುಗುಟ್ಟು : ಛಿ. ಸುಡುವುದು 
ಸುಟ್ಟು ತೂಜುವುದು ತೊಅ್‌ದ ಬೂದಿಯ ಹಿಟ್ಟುಗುಟ್ಟಿ ಬೊಟ್ಟಿಡುವುದು 
(ಅನಂಪು. 6-8೬); ಅಹಿತಬಲದೆೊಳಗಾನೆವರಿಎರಿದು ಹಿಟ್ಟುಗುಟ್ಟುತ , . . 
ಕಳನ ಚೌಸದಲಟ್ಟಿಯಾದಿ ಕಬಲ್ಲವನೆ ರಾವುಶನು (ಕುವ್ಮಾಸ. ೦-೩೬) : ವಜ್ರದ 
ಕದವಾ ಹಿಟನ್ಬಿಗುಟ್ಟುವೆನೆಂಬ ನುಡಿ ಬೆದಟ್‌ಸಿತ್ತು (ಕರತ. ೨೪-೩೬೬): 
೨. (ಆಲಂ). ನಾಶಮಾಡು ; ಧ್ವಂಸಮಾಡು : ಆಷ್ಟಮದಂಗಳ 
ಹಿಟ್ಟುಗುಟ್ಟೆ ವಸ್ತುವ ಕುಣಬೇಕೆಂಬುದು (ಮೋಳಿಮಾ. ೦೦೦-೪೩೯). 
[ಪಟ್ಟು 4 ಕುಟ್ಟೂ] 


ie 


ಕ್‌ 
ಜಾ 
_ 


£ 


೫೬೦೬ 


ಪಿಟ್ಟುಪಿಡುಗು 


ಆಡಿ 


ಪಿಟ್ಟುಗೆಯ್‌ (ಕ್ರಿ). ಪುಡಿ ಮಾಡು ; ಹಿಟ್ಟು ಮಾಡು: ಸಿಡಿಲೆಂಬೀ 


ಹಸ್ತದಿ: ನೀನಡಸಿ ಪೊಡೆದು ಕಲ್ಕಂಬಮಂ ಪಿಟ್ಟುಗೆಯ್ದಾ ಕಡುಬಲ್ಬೇನೆತ್ತ 
ಪೋಯ್ತೊ (ಕಾಂಶೀಕೃ- ೬-೩8): [ಹಟ್ಟು + ಕೆಯ) 
(ನಾ). ಹೆಚ್ಚಿನ ಕೇಡು; ದೊಡ್ಡ ತೊಂದರೆ. 
ಪಿಟ್ಟು ಪಿಡುಗನೆ ಸಾಯಂ ಇ (ಸಿಡಿಲಿಗೆ ಸಿಕ್ಕ ಹಾಗೆ) ಇದ್ದಕ್ಕಿದ್ದಂತೆ 
ಸಾಯು ; ಅನಿರೀಕ್ಷಿತವಾಗಿ ಮರಣ ಹೊಂದು: (9) ಹಿಟ್ಟು 
ಪಿಡ:ಗಾಗಿ ಸಾಯ: ಇಪಿಟ್ಟು ಪಿಡುಗನೆ ಸಾಯು : (೪). 
[ “ ತೆಲು. ಪಿಟ್ಟಿವಿಡುಗು ] 


ಪಿಟ್ಟೆ ' ಪೆಂಟೆ' ನೋ. 


30 |ಪಿಟ್ಟೈ ' ಪಿಟ್ಟು' ನೋ. 


ಪಿಟ್ಟೆನ್‌. ಏಟ್ಟೆನ್ನು (ಕ್ರಿ). ಏನನ್ನಾದರೂ ಹೇಳು ; ಸ್ವಲ್ಪವಾದರೂ 


ಮಾತನಾಡು : ನೃಪಸಭಾಮಧ್ಮದೊಳ* ವೆರಿ ವುಗ್ಗುಂಫದೊಳಾಗಳ* 
ಬೆಟ್ಟೆನಲ್ಬಿಟ್ಟೆನಲೆಡೆಗ:ಡದಾಶ್ಚರ್ಯಮಂ ತಾಳ್ಡಿ ನಿಂದ? (ತುಳುತೂ. ೨ 08) 
ಪಿಟ್ಟೆನ್ನು : ಆದರೂ ಅವಳು ಅವನಿಗೆ ಪಿಟ್ಟೆನ್ನಲಿಲ್ಲ (ಶೇರುಂತ. 093) ; 
ಗೋವರ್ಧನ ಪಿಟ್ಟಿನ್ನಲಿಲ (ಜಾಗಿಕು. 90೬); ಅವರು . . . ಪಿಟ್ಟಿನ್ನದೆ 
ಹೋದರು (ಹುಗಯು- ೨೬೩)- 

ಹಟ್ಟೆನ್ನಗೊಡು - ಏನಾದರೂ ಹೇಳಲು ಅವಕಾಶ ಕೊಡು: 
ಮಾತನಾಡಗೊಡು: ಅವರಿಗೆ ಪಿಟ್ಟೆನ್ನಗೊಡುವುದಿಲ್ಲ ಅವಳು (ಕಳ. 3೨). 

[ಪಿಟ + ಎನ್‌) 


ಪಿಟ್ಟೆನ್ನು 'ಪಿಟ್ಟೆನ್‌' ನೋ. 
ಪಟ್ಟ, (ನು). (ಉಕ) (ಹಾಗಲಕಾಯಿಯ) ಮೇಲೋಗರ ; ಹೆಚ್ಚು 


ಗಟ್ಟಲೆಯ ಅಡಿಗೆಯಲ್ಲಿ ಹಾಗಲಕಾಯಿಯ ಏಟ್ಲಿಯೂ ಸೇರಿತ್ತು (ಕೂತಿ). 
[- ಮರಾ. ಪಿಠಲೇ « ಕಾಳಿನ ಮೇಲೋಗರ] 


ಪಿಟ್ಲಿ (ನಾ).. (ಕರಾ) ಸಣ್ಣಕಾಯಿ: ಹೀಚು: ಈ ವರ್ಷ ಮರಕ್ಕೆ 


ತುಂಬ ಕಾಯಿಯಾಗಿತ್ತೂ. ಆದರೆ ಎಲ್ಲ ಪಿಟ್ಲಿ. ರೂಪಾಯಿಗೆ ಇಪ್ಪತ್ತೈದಾ 
ಕೊಟ್ಟರೂ ಖರ್ಚಾಗುವ ಹಾಗಿಲ್ಲ (ಕೂ). ([? | 


ಹಠರ (ನಾ). ೧. ಮಡಕೆ; ಕುಂಭ: “ಉಖಾ, ಸ್ಮಾಳೀ, ಚೆರೊಃ, 


ಕುಂಭಿ:, ಪಿಠರು, ಕುಂಡಂ-ಈ ೬ ಮಡಕೆ” (ಹಲಾಯು. ೩೨-08) ; 
“ಚರು ಕುಂಭ ಕುಂಡಮುಪೆ ಪಿಠರ[ಶಾಣಂ. ಡಾರ]ಮಾ ಸಾಲಿ ಭಾಂಡ 
ಮಡಕೆಯೆಂದೆನಿಕ್ಕುಂ” (ಶುಂಗಂ. ೬೨-೨೨). ೨. ಕಡೆಗೋಲು; ಮಂತು. 
೩. ಒಂದು ಬಗೆಯ ಮೂಲಿಕೆ ; ಕೊನ್ನಾರಿಗಡ್ಡೆ ; ಭದ್ರಮುಸ್ತೆಯ 
ಬೇರು. [ಸಂ.) 


ಪಿಠಾರಿ "ಪಿಟಾರಿ' ನೋ. 
ಪಡಿ. ಹಿಡಿ, (ಕ್ರಿ). ೧. (ಕೈಯಲ್ಲಿ) ಹಿಡಿದಂಕೊಳ್ಳು ; ಗ್ರಹಿಸಂ ; 


ತಳಿ ; ಧರಿಸು: " ಪಿಡಿ-ಗ್ರಹಣೇ, ಕರಿಣ್ಮುಂಚ (ಹೇಣ್ಣುನೆ)” (6ತುಢಾ) : 
ಆಜಿಯೊಳುರ್ಚಿ ಕೈದುವಂ ಪಿಡಿವವರೆಲ್ಲಮಣನ್ಮಿವೊಡಮಾ ಯುಂಗಮೇಕ6 
ಕನಿಷ್ಟಮಪ್ಪುದೊೋ (ಕಾರಣಾ: ೪೨೩ ಕೂರ್ರಳ) ; ಮರಂಗಳಂ ಪೋಟ್ವಂತೆ 
ಕರಗಸಂಗಳಿಂದಮುದ್ದಂ ಏಡಿವ[ಕಾಕಾಂ: ಬರಿಯೆ]ಪೋಟ್ಟುದುಂ 
(ಕತ್ಮಾರಾ: ೪೬-೦) ; ಪಿರಿದು ನಚ್ಚಿ ನೊಳ್‌" ಪಿಡಿದು ದಂಡರತ್ನಮನಾಗಳ್‌ 
(ಆರಿಫು. ೦೩-೩೪): ಭಯದಿಂದೋಡುತ್ತಿರೆ ಕಾಡೊಳೊಂದು ಮರದ ಕೊಂಕು 
ಗೊಂಬಾತನ ತುಣುಂಬಂ ಪಿಡಿದು ತಡೆಯೆ (ಧರ್ಕಾರ್ಕು. ೨-8೭). ೨. 
ತೆಗೆದುಕೊಳ್ಳು : ಕೈಕೊಳ್ಳು ; ಸ್ವೀಕರಿಸಂ : ಭೈಕ್ಷಮ - ಹಿಡಿಯೆಂದು 
ನೀಡಿದ ಕೈಯನಿತನೆ ಕಂಡು (ನಠ್ಮಾರಾ. ೪೯-೪); ಪುರೋಹಿತಂ ವಿವಿಧಾಗಮ 
ವಿದನಿದುವೆ ಭಾವಿಪತ್ರಾವಾಪ್ತಿಶ್ರೀಗೆ ನಿವಿಂತ್ತಂ ಹಿಡಿ ನೀಂ ಈಾಗ 
ದೊಳಿಂದೆನ್ನ ಕೆಯ್ದೆ ಪರಸುತ್ತಿತ್ತಂ (ಶಿತ್ತತ- ೩-ಎಂ೪), ೩೩. ಸ್ವಾಧೀನ 
ಪಡಿಸಿಕೊಳ್ಳು : ವಶಪಡಿಸಿಕೊಳ್ಳು : ತನ್ನಿಚ್ಮಿಕಾರ್ತಿ ಗಡ ಇಡುಚೆನ್ನೆ 


ಪಡಿ, 


ಗೆಡಂ ಪಿಡಿದೊಡೆಳಸಿ ತಾಂ ಪೇಟ್ದುದುಗೆಯ್ವನ್ನಳ್ಳಡ ದೊರೆಕೆ೧ಂಡೊಡೆ 
ಜುನ್ನಿಸದಿರ್ಪನೆ ವಿಚಿತ್ರದೂರಂ ಜಾರೆ (ಮಠ: ೫-೩): ೪. ಆಶ್ರ 
ಯಿ ; ಅವಲಂಬಿಸಂ; ತಾಳಂ : ಚಲಂಬಿಡಿದುದನೆಯ್ದೆ ಮುಂ 
ಒಡಿದುದ ಪಿಡಿದಂ (ಶಂಶತಾ- ೦೩-೪೭); ಸ್ರೀಯರ್ಕಳ್‌ ಆವನೊರ್ವಂ 
ಕೆಲದೊಳಿರ್ದಪದವನನೇ ಪಡಿನರ್‌ ಲತೆಗಳ್‌ ಸವಿಾಸಪದಲಾವ ಮರನಿರ್ದ 
ಪುದದನೇ ಪಿಡಿವುವು (ಕಂಠಕಂ- ೩೨-೨೦); ತೊಅಕಿಯೊಳ್ಳೋಪಂ ತೆಪ್ಪದ 
ಗೆತ್ತಹಿಯನೆಯ್ಲಿ ಏಡಿಪಂತಕ್ಕುಂ (ಕನಕ. ೩-69); ಮುನಿಗಳುತೆ ವೌನ 
ಪಿಡಿದನೆ ಘನಗೋವು ಕುಯ್ದಾಗ ಗಾಳಿ ಸೋಕಿತೇನೆ (ತ್ರರಂವ. ೨-೩೪-೨). 
೫. ಸೆರೆಹಿಡಿ: ಬಂಧಿಸು: ಸ್ಮಸ್ತಿಶ್ರೀಬಾಲುದಿತ್ಕ೦ಾಳು 
ಶ್ರೀ ಮುಣ್ಗಾನೆಮ್ರೊನ್ನೀಲಸಿನ್ಹ ಮನಸಿಜರಾನಿಟ್‌ದು ಪಿಡಿದು ತಾನ್ಪೊನ್ಹಿ 
ದಾನ್‌ (ನ್ಮೇಂ. ೧೯೫೦, ೨-9; ತು. 8ನಯ ಕತ), ಅರಸನ ಕೋಷ್ಠ್ಮೂಗಾರದ 
ಕರಣಂಗಳ ಕಾಪನೆಯ್ದೆ ಬಂಚಿಸಿ ಕಳ್ಳು ಂ ಕರೆದುಮೊಳಗೊಳಗೆ ಸುಟ೨ಯುತ್ತಿರೆ 
ನೃಪನದನಚಿೌದು ಪಿಡಿದು ತರೆವೇಟ್ಮಾಗಳ" (೪೨. ೩-೦3); ಮುನ್ನಮಾಂ 
ನಿನ್ನನೆನ್ನಳೆಂದಟ್‌ಯದೆ' ಫೊಲ್ಲನಸಾನಸೆಯೆಂದೆ ಬಗೆದು ಪಿಡಿದೆಂ 
ಹಿಡಿದು ಪ್ರತಾಪತಪನೂ ತಿವುಂತಭೂಪಾಳಕಂ 
(ಎ3. XX. ೦೦೬-೨೩; 1167). ಓ. ಅನುಸರಿಸು: ಸಟೆ ದಿಟವೆಂಬು 
ವೆರಡುವಿಡಿದು ನಡೆವುದೀ ಲೋಕವೆಲ್ಲವು ಸಟೆದಿಟದೆಂಬುವೆರಡುವಿಡಿದು 
ನಡೆನನೇ ಲೋಕದೊಡನೆ ಶರಣನು (ಕುಣಾರೇ- ಬ ೩೬-೦೪೦); (ಯಿಲೇಶ್ವರನ 
ಬಲ ಹಿಡಿದ:ದು ಬಂದ ದಾರಿಯನು (ಕುರಾಸಾಂ. ೦೬೬೦-). ೬. ರಕ್ಷಿಸಂ; 
ಸಲಹಂ ; ಕಾಪಾಡು : ಎಂತಾದೊಡವೆ:ನ್ನ ಕೆಳೆಯನಸುವಂ ಪಿಡಿವುದು 
ಸೆಜಗೊಡ್ಡಿ ಬೇಡಿದೆ ಮೃಗನಯನೇ (ಕಾರಂತ. ೪೬): ಲೆ. (ಹಾವು) 


(ಶುಳುಮಾ. ೩-೨9 ನ); 


ಕಚ್ಚ; ಕಡಿ: ಒಯ್ಯನೆ ಬಂದು ಬಾಗಿಲಂ ಮುಗುಳ್ಕಳ ನೆತ್ತಿಯಂ 
ಪಿಡಿದುದಂ(::ದೊಳ್ಳುಳಿಸಿಂ ಮುಹೋರಗಂ (ಸುಳುಮಾ. ೬-9); ಇಂದು 
ಧರನಾಜ್ಞೈಬಿಂದುರಗಂ ಪಿಡಿಯಲಲ್ಲಿ .. . ಏಡಿದುರಗನಿ೨ ಮುಡಿದ 


ಮಗನನೀಕ್ಷಿಸುತುದು (ಇಳಿಕೆ. ರೇ. 89-0೬). ೯. ಅಮರಂ; ಮೈಮೇಲೆ 
ಬರು; ವೆಂಟ್ಟಿಕೊಳ್ಳು : ಬಂದಿಕಾಅನಂತೆ ತೆಅಪುವಾರ್ದು ಪಿಡಿಎ 
ಶಾಕಿನಿಯರಿಂ (ಕಾವ,್ಮಸಾ: ೫82೪ ಕೂರ್ರಳ); ಪಶಾಚು ಪೀಡಿಸಿತ್ತ್ತು ಭೂತಂ 
ಓಡಿದುದು (ಕಠ್ಮಾಶು. 009 ಶ್ರಯೋ) ೧೦. ಊದು; ಧ್ವನಿ ಮಾಡ; 
ನಿಶಾವಸಾನಸವಾಯೆದೊಳ್‌ ಪಯಣದ ಸೂಟುಗಾಳೆಗಳಂ ಪಿಡಿದು 
ಬೀಡೆತ್ತಲುದೋಗಂಗೆಯ್ದುದಂ ಓಂಡು (ಕಂಕತಂ. ೦೨೬-೧೨). ೧೧. 
ಪ್ರಾರಂಭವಾೂಗಂ ; ಮೊದಲೂಗೆೊಳ್ಳು : ಒಡನೆ ಕಪ್ಪಿನ ಕೌಂಡಿನಿ 
ಹೇಮೂ: ತಿವಿಡಿದ್ದು ಸಖೂಸ್ತ ನದಿಗಳ ಸಡಗರದೊಳಗೊಳಕೆ ಇಂಡು ಮುಕ್ತಿ 
ಸ್ಮಾನಕೆಡೆಯಾಗಿಹಳು ಕಾವೇರಿ (905೭, 3-೪)- ೧೨. ಕಂಡುಹಿಡಿ; 
ಗುರುತಿಸು ; ತಿಳಿ: ಶಕಂನಮನೊಳ್ಳಿತ್ತುಪಾಯವಮಂ ಪಿಡಿಂದೀತನೆ 
ವಂದಿ (ಶುಕ: ೫-೪). ' ತಪ್ಪುವಿಡಿ' ಪರಾ. ಹಿಡಿ: 
೧. ಹಿಡಿದ ಹೆಜ್ಜೊಡರನಿಂದುಬಿಂಬಂ ಪೊ:ಲ್ತೂದು (ಸರ್ಕಾ: ೦-8೪): 
ಹಲಗೆ ಬಳಪವ ಹಿಕಾ. ಹಿ)ದಿಯದೊುದಗ್ಗಳಿಕೆ (ಕುವ್ಮಾಕ. ೧-೦೩); 
ಹಿಡಿದ ಕನ್ನಡಿ €ಳಸಗಳ ಕೆಲಕಿಡುತ .. . ಬಂದಳು ಕೌಸಲಾದೇವಿ (ಕೊರರಾ- 
೨-೩-೨). ೨. ಉಂಬ ಜಂಗಮ ಬಂದರೆ ನಡೆಯೆಂಬರು ಉಜ್ಣದ ಲಿಂಗಕ್ಕೆ 
ಬೋನವ ಹಿಡಿಯೆಂಬಂ೦ಯ್ಕ (ಬಸರ. ೦೪೪): ಹಿಡಿಯೆನ್ನ ವರ ವ್ಯರ್ಥ 
ವಾಗದು (ಕೋಹತ: ೩6-೪4): ಹಿ. ಹಿಡಿದು ಹೆಣ್ಣುಗಳ ದೇವರ ಶಿಲೆಗಳ 
ತಲೆಯೊಡೆದು ಷುರವಿ ಸೂಜಕಿ ಬರಾಡಿ (ಕಂನೆಎ. ೦೦-೬); 
ಓಡಿ ಹೋದರೆ ಅದನ್ನು ಹಿಡಿಯುವ ಕ್ರಮವು (ಮುಂರಮಿ, ೪-೬೪). 
೪. ಸಂಗವೆರಡುಂಟು ಒಂದ ಬಿಡು ಒಂದ ಹಿಡಿ (ಒಕನ. ೦೪): ಅಡಸಿದಾ 
ಪತ್ತಿನಲಿ ಧೈರ್ಯ ಹಿಡಿವುದೆ: ಸುಪ್ರೌಢಿ (ಕುಠ್ಮಾರ್ರೋ- ೬೭-34); ಹರಿ 
ಹೋಗಿ ಹಾವಿನ ಹಾಸಿಗೆ ಹಿಡಿದನು ಶಿವ ಹಿಮುನಿರಿಯು ಹತ್ತಿದನು 


ಕುದುರೆಯು 


೫೬೦೭ 


20 


ಆಡಿ 


(ಇಃತಾಶ. ೦೦೮-೬೪). ೫. ದ್ರೋಣಾದಿಗಳು ಹೊಕ್ಕುದು ಧರ್ಮಪ್ರತ್ರನ 
ಹಿಡಿವ ತವಕದಲಿ (ಕುಕ್ಕಾರ್ರೋ. 6-93): ತರುವಲಿಯ ಕೊಡಿಪಿಡಿದೆಲ್ಲ 
ಯೆನುತ ಕುವ್ಮಾರ್ರೊೋ- ೩-೮): ೬. ಇಲ್ಲಿಯವರೆಗೂ ಬಂದು ಲಾಭ 
ವನ್ನೇನೂ ಪಡೆಯದೆ ಬಂದ ದಾರಿಸುನ್ನು ಹಿಡಿದು ಸಾಗಬೇಕಾಯಿತು 
(ಕೊಂ). ೮. ಘಟಸರ್ಷನಲ್ಲಿ ಕೈದುಡುಕಿದರೆ ಹಿಡಿವುದ ಮುಣ್ಣುದೆ 
(ಒಸಠ. ೨೧೨), ಹಿಡಿವ ಫಣಿಯನು ಹೊಡೆ ಸಿಡಿಲನು .., ಸುಖ 
ದು।ಖದುದಯೆದ ೯ಡೆಮೊದಲ ಕಾಣಿಸುವನಾವ-ನೆಂದನಾ ಶಕುನಿ (ಕುಠ್ಮಾಳ- 
4-೩0). ೯. ನಾನೇನು ಮಾಡಿದ್ದೆ ಎಂದು ಜಕಣಿ ನನ್ನನ್ನು ಹಿಡಿಯಿತು ? 
(ಶಸ. ೦೩೨). ೧೧.9 ೧೩ನೆಯ ಶತಮಾನದಿಂದ ಹಿಡಿದು ೧೭ನೆಯೆ ಶತ 
ಮಾನದ ಕೊನೆಯವರೆಗೆ ನಿರೂಪಿಸಲಾಗಿದೆ (ಕ್ರ. 21. & 
ಕ್ರತ್ತಾರಿ). ೧೩. ತೊಡಗು ; ಆರಂಭಿಸಂ: ಉದಯುವಾಗದ ಮುನ್ನ 
ಬವರವ ಹಿಡಿಯುಬೇಹುದು (ಕುರ್ಮಾರ್ರೋ.- ೦-೩೪): ಕರ್ಣನ: ಭೀಮಸೇನನ 
ರಥ 5ನಜಸುತ ಬಂದು ಪುನ೨ಪಿ ಕಾಳಗ: ಹಿಡಿದ (ಳುರ್ಕಾರ್ರೋ- 08-90). 
೧೪. (ಕರಾರಿಗೆ ಒಳಪಟ್ಟು) ಪಡೆ ; ಹೊಂದು: ಹಿಡಿದ ಹೊಲಕ್ಕೆ 
ಒಡವೆಯ ಕೊಡೆನೆಂದಡೆ ಬಿತುವರೇ ಪೊಸವಿಯೊಡೆಯತು (ನೋಳರೂ. 
906-9೩0). ೧೫. ಆವರಿಸು; ಕವಿ: ಹಿಡಿದ ದುಗುಡದಲರ್ಜುನನು 
ಮನ ಮಿಡುಕಿದನು (ಕುಠ್ಮಾರ್ರೋ- 99೨೫). ೧೬. ತಡೆ; ನಿರೋಧಿಸಂ; 
ನಿಯಂತ್ರಿಸು: ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ (ಈಕೀ. 
86-33): ಪಾಂಡವರ ಸಹಕಾರದೊಡನೆ ನೀನು ಧರ್ಮಾರ್ಥಗಳಿಂದ ರಾಜ್ಯ 
ವಾಳುವುದಕ್ಕೆ ಮೊದಲು ಮಾಡಿದರೆ ನಿನ್ನನ್ನು ಹಿಡಿಯುವವರಾರು? 
(ಆಕಾ. ೨೩3). ೧೭. ಮಿತಿಗೊಳಿಸು ; ಕೈಗೆರಡು ಕಾಸು ಬಂದಿತೆಂದು 
ಮಿತಿ ಮಾರಿದ ಖರ್ಚಿಗಿಳಿಯಬೇಡ, ಸ್ವಲ್ಪ ಹಿಡಿದು ಖರ್ಚು ಮಾಡು 
ವುದನ್ನು ಕಲಿ (6). ೧೮. ಸಾಕಾಗು ; ಒಳಕೊಳ್ಳು ; ಹಿಡಿಸಂ: 
ಅಡ ಗಿರಿಗಳ ನುಂಗುವನ ಬಾಯೇ ಹಿಡಿಯದಿಹುದೇ ಹಣ್ಣುಹೆಂಪಲ 
(ಕಾರ್ಕಾರ್ರೊ . ೦೬-9೦): ಓಗರವ ತಾ ತೋಯೆಯನಿಕ್ಕು ಹಸನಾಯ್ತೂ 
ಮೇಲೆೊ:ಗರವ ಬಡಿಸು ದೊನ್ನೆಗಳು ಹಿಡಿವಂತೆ (ತನ್ಮುಳಿ. ೩-೨೬); 
ಒಳವಗುವುವಕೆ ಗುದ್ದಾಡಿದರೂ ಬಾಗಿಲು ಹಿಡಿಯದೆ ಪೊಕ್ಕು ಗದ್ದುಗೆ 
ಎಡಿದರಿಕ್ಕೆಲದಿ (ಕೋಹತ. ೩-೪9): ೧೯. ಬೇಕಾಗು; ಆವಶ್ಯ್ಮಕವಾಗು : 
ಈ ಕೆಲಸ ಮುಗಿಯಲು ಕಡೆಯ ಪಕ್ಷ ಎಂಟು ದಿನಗಳಾದರೂ ಹಿಡಿಯ 


ತ್ತದೆ (ಕ). ೨೦. ಒಪ್ಪು; ಪುರಸ್ಕರಿಸು: ಪರದೇಶದವರು ಈ 
ನುಣ್ಮಗಳನ್ನು ಹಿಡಿಯಲಿಲ್ಲ (ಒಂಕುಂತ. 3). ೨೧. ಒಗ್ಗು ; ಸರಿಬೀಳು: 
ಆ ಊರಿನ ನೀರು ನನೆಗೆ ಹಿಡಿಯುವುದಿಲ್ಲ (639); ಈ ಔಷಧಿ ನನಗೆ 


ಹಿಡಿಯಲಿಲ್ಲ (ಕೂತಿ). ೨೨. ಕಾಯು; ಹೊಂಚು; ಎದುರುನೋಡು: 
ಸಮಯವನ್ನು ಹಿಡಿದು ಬೆಟ್ಟದ ಒಡೆಯರ ಮೇಲೆ ಬಿದ್ದು ಅವರನ್ನು 
ಬಂಧಿಸಿ ರಾಜಓಡೆಯುರ ಎದುರಿಗೆ ಕರೆದೊಯ್ದರು (೬ಕಳ. ೨೫). 
೨೩. ಎಡೆಬಿಡದಿರು ; ಸತತವಾಗಿರು : ದಿನ ಪೂರ್ಶಿ ಹಿಡಿದ ಮಳೆ ಬಿಟ್ಟಿಲ್ಲ 
(ಕೂ9); ಸುಎರಾರು ಹೊತ್ತು ಒಡಿದಿದ್ದರಚ್ಚೆಯನ್ನು ಮಗು ಬಿಡಲಿಲ್ಲ (63). 

ಪಡಿವಿಡಿ, ಪಿಡಿಪಿಡಿ. ಹಿಡಿಸಿಡ್ಮಿ (ದ್ವಿರುಕ್ತಿ): ಹ[8)839. ಹಿ]ದಿವಿಡಿಯೆ 
ಕರಗುವುದು ಬಯ್ತೊಡೆ ಬಂಸಿಯಾಗಿರ್ಕದಾ . . . ಧನಮೆ ಜನಕ್ಕೆ 
ಬುಃಖಸುಧನಮಲ್ಲೇ (ಸಂದ್ರ. €-03) ; ದಜದಜನೆಆಕಿಯೆಬೆ ವಿಡಿಪಿಡಿ 
ತಟ ತಟ್‌ (ಅಂಕು. ೦೦-೯); ಎಲೆಲೆ ಹಿಡಿಹಿಡಿ ಭೀಮನನು ತೆಗೆ ಕೆಲಕೆ 


ದುರ್ಯೋಧನನ ರ್ಯಾ. ೩-೩೬) : ಗಂರೂಗಳ ಚರಣವ ಒಡಿಒಡಿ 
(ಫಠುಡ. ೧-೦8೪-೦); ಬೀತುದು ಶಿದಿ:ರಾಸ್ತ್ರ್ಯವೆನವೇಡ ಬೇಡ ಮಯ್ಯ 
ತಕೋ ಹಿಡಿಹಿಡಿಯೆ.ನ:ತೆ. . ಇತ್ಮಿ ದನು (ನೋಸಶ. ೪9-೪೪೪); ಕ-ಗಿ 


ಒಡೀಲೆ ರೊಕ್ಕಾ ತಗದು ಹಿಡಿಹಿಡಿ ಅನ್ನಾಂವಾ ಖರೇ “- 


ಕೈ ವಶಾಡಿದರ ಹಿಡದ ಬಿಡಾಂವಾ (4ನಿ:. 63-06) ಪಿಡಿದುಕೊಳ್‌ 


ಪಡಿ 


ಹಿಡಿಕೊಳ್‌, ಹಿಡಕೊಳ್ಳು, ಹಿಡಿದು ಕೊಳ್ಳು ಎ೧. ಕೈಯಲ್ಲಿ ಹಿಡಿ : 
ದುಕೂಲಂಗಳನುಡೆ ಕೊಟ್ಟು ಹಾರಮಂ ್ಛಹಿಡಿದುಕೊಂಡಿಂತೆಂದಳ್‌ 
(ಕಾದಂಉ. 009); ಲೆ ಬಎಭೊತಿಖುಂ - .- - ಎಡದ ಹಸ್ತದೋಳ್ಪಿ ಡಿದು 
ಕೊಂಡು ಬಲದ ಹಸ್ತದಿಂ ಮುಚ್ಚಿಕೊಂಡು (ಆದರ: 69-೩): ನಿಮಿರ್ದ 
ಕೆರಾಗ್ರದಿಂ ಪಿಡಿದುಕೊಂಡಲರ್ಗೊಂಚಲಂ (ಕುತುಮಾ. 8-೦೦೪) ; ಗೊ:ವ 
ಳರು ಗುಡಿಗಟ್ಟಿ ಸಂತಸದೀವಿ ಬಂದಾ : ಫಣಿಯ ಹೆಣವನು ತಾವರೆಯ 
ಪಿಡಿಕೊ:ಡು ಬರೆ ಹರಿ ತಂದೆಗೊಪ್ಪಿ ಸಲು (ಕರಾ. 33-9೩) ; ಹುಲಿಯ 
ಮಾಸೆಯ ಹಿಡಿದುಕೊಂಡು ಒಲಿದುಯ್ಯಲೆಯಾಡುವಂತೆ ಕೂಡಲಸಂಗನ 
ಶರಣರೊಡನೆ ಮಜ*ದು ಸರಸವಾಡಿದರೆ ಸುಣ್ಣದ ೪ಲ್ಲ ಮಡಿಲಲ್ಲಿ ಕಟ್ಟಿ 
ಕೆಂಡು ಮಡುವ ಬಿದ್ದಂತೆ (ಐ4ಕ. ೩೬೩9 ಅ): ಗೋಪಾಲನೂ 
ಇವಳ ಜೊತೆಯಲ್ಲೇ ಬೆಳ್ಳಿಯ ಲೋಟವನ್ನು ಹಿಡಿದುಕೊಂಡು ಹೊರ 
ಟಿದ್ದನು, (ಕಾಳತೊ. 0೦೩). ೨. ಸೆರೆಹಿಡಿ; ಬಂಧಿಸು: ಕೆಲರ್‌ 
ಕಂಡೊಡೆ ರೆಗುಮೆಂದು ಕೆಲದ ಮುರಂಗಳನೊತ್ತುಗೊ:ಡು 
ಕೆಲಬರೆಮ್ಮನೆಲ್ಪಟ್ಟಿ ಪಿಡಿದುಕೊಳ್ಳು ಮೆಂದು ಮಗುಟ್ಟು ನೋಡು: ೦ 
(ಅಂತಿ. ೪% ನ); ಇವನ ಹಿಡಕೊಂಡು ಹೋಗೆಲೋ ಜೋಗಿ ಇವ 
ನೆವನ್ಮ ಮಾತ ಕೇಳದೆ ಪ್ರಂಡನಾದ (ಕಿಕಂದ. «೦೯ ಕೂಂ)- ೩. ಅಮರಿ 
ಕೊಳಲ್ಕಿ ; ಮೆಟ್ಟಿಕೊಳ್ಳು : ಸತ್ತವರು ಜಕಣಿಯಾಗಿ ಬಂದು ಬದು 
ಕಿದ್ದವರನ್ನು ಹಿಡಿದುಕೊಳ್ಳುತ್ತದೆ. ಎಂದು ಕೆ:9ದ್ದೆ `` (ಕದ್ಮತ- ೦೨೬). 
ಡಿದುಯ್‌ - ಸೆರೆಹಿಡಿದು ಕರೆದೊಯ್ಕು ;ಬಂಧಿಸಿಕೊಂಡು ಹೋಗು: 
ಪಿಡಿದುಯ್ಲ್ದೂದು ಗಂಧರ್ವರ ಪಡೆ ಗಡೆ ನಿಮ್ಮಣ್ಣನಂ (ಕುಶರಾ. ೬-೩೩). 
ಹಿಡಿದೆತ್ತು. ಹಿಡಿದೆತ್ತು-೧. (ಕೈಯಲ್ಲಿ) ಹಿಡಿದು ಮೇಲಕ್ಕೆತ್ತು : 
ಶಾರ್ಜ್ಸವ ಕಿಡಿದೆಶ್ಚಿ ಶಿಂಜಿನಿಗೊಳಿಸಿ (ರೋಹಕ. ೩-೨): ಪಡಿದೆತ್ತಿ 
ಕಲೆಯ ಕೊರಲಂ ತೀಡಿ ಕೈಗಳಿಂ (೪90ರ. ೦೬೩-೩೮೬); ಹತ್ತಿದ ವೆಯ್ದೊಳ 
ಕೊಡಹಿ ಕರವ ಹಿಡಿದೆಶ್ತಿದಳಬುಚಾಯತಾಕ್ಷಿ (ರೋಶಕ. 6-೨೬) 
ಬಾಗಿ ನ.ುಸ್ಕರಿಸುತ್ತಿದ್ದ ಪ್ರಿಯತಮೆಯನ್ನು ಹಿಡಿದೆತ್ತಿ (ರೇಶ. ೦೬೮) ; 
ಮೆಬ್ಲಗಿವಳನು ಮಂಟ್ಟೂ, ಮರುಗಿ ಹಿಡಿದೆತ್ತು (ಇಂಗೀಶ. ೩೦-೬). 
೨. ಎದ್ದು ಕುಣುವಂತೆ ಮಾಡು; ಎತ್ತಿ ತೋರಿಸು : ನುಣ್ಮೊಗಮಿರ 
ದಚ್ಚದಾವರೆಯ ಮೆಯ್ದ್ಸಿರಿಯಂ ಒಿಡಿದೆತ್ತೆ (೪6ಲಳಾ. ಇಂ). ಹಿಡಿದೆ, 
೬ಡಿದೆಳೆ ಎ ಹಿಡಿದು ಜಗ್ಗು : ಕೃಷ್ಣೆಯ ಮಂದಲೆಯಂ ಪಿಡಿದೆಬ'ವಲ್ಲಿಯೆ 
ತಲೆವಿಡಿದರ? ನನ್ನೂ ಬೀರವಂ ಕೌರವರ೨ಂ (ಕಂಠ. ೭-೩೩) ; ಅವನನು 
ಕಂಡ ನೀಜಹಯ ಪಂಚೇಂದ್ರಿಯ ಹಿಡಿದೆಳೆದು ದಂಂಚುತಲಿವೆ ಊಟಕೆ 
(ಕಂಠಿ, 9-86) ; ಬಿಡಿಸಿ ಸೆರಗಂ ನಿರಿಯಂ ಹಿಡಿದೆಳೆದು ನಡೆಯು ಎ೦ 
ತೋರ್ದೊಡಲ ಬಿಗಿಯಂ (ಕಾಂಬ. ೧೩೪-೨೬೨). ಪಿಡಿದೊತ್ತಾ, 
ಹಿಡಿದೊತ್ತು- ೧. (ಕೈಯಲ್ಲಿ) ಹಿಡಿದುಕೊಂಡು ಒತ್ತು: ಪಿಡಿದೊ 
(ಣಾ. ದೆ) ಪೊಡೆ ಯೆ. ನೇಗಿಲ್‌ ನಡೆಮೊನೆಯೊಳ್‌ ನೆಗೆದ 
(ಳಶಮಂ ಲಂಡು (ಶೀರಸಂ. ೦೯೯-೧೪). ೨. ಒತ್ತಾಯ ಮಾಡು; 
ಬಲಾತ್ಮರಿಸು : ಸ್ಪಂಜಿನ ತೆರದೊಳು ದೊಡ್ಡ ವರಿರುವರೂ 

ತಾವಾಗಿ ತಮ್ಮೊಳಗಿರುವುನನೀಯರು ಹಿಡಿದೊತ್ತಿ ಹಿಂಡದ ಹೊರತು 
(ಇಂಕಾಶ- 061-469). ೩. ವಶಪಡಿಸಿಕೊಳ್ಳು : ಸ್ವಾಧೀನ ಮಾಡಿ 
ಕೊಳ್ಳು : ಗೂವಯನನೋಡಿಸಿ ಭಟ್ಟುವ[ನೆಕ್ಕಿ]ಮೆಟ್ಟಿ ೫೫ ೬ 
ಮುದೇಭಹೇಮು ೫ ೫ ಮಂ ಹಯಮಂ ಹಿಡಿದೊತ್ತಿ ತಂದು (೫೪೩. 
1-1, ೬೦-೮೩, 1006). ಓ ಈ ಧಾತು ಅನೇಕ ಪದಗಳೊಡನೆ ಸೇರಿ 


46 


ನೇಕಾರ್ಥಗಳನ್ನು ಕೊಡುತ್ತದೆ. ಉದಾ. `ಕಾಲ್ವಿಡಿ', 
`ಕೆಯ್ವಿಡಿ', `ಗೀಳು ಹಿಡಿ' ಇತ್ಯಾದಿ. 
(ದೇ: ॥ ತಮಿ. ವಟಿ; ಮಲ. ಪಿಡಿ; ಕೊಡ. ಪುಡಿ; ತೆಲು.| ಆ 


ಪಿಡಿ; ತೊದ.ಇಡಿ) 


೫೬೦೮ 


ಹಿಡಿ 


ಏಡಿ, ಹಿಡಿ (ನಾ). ೧. ಹಿಡಿಯುವಿಕೆ; ಗ್ರಹಿಸುವಿಕೆ : ' ಪಿಡಿವೆಟು ' 
ಪರಾ. ೨. ಹಿಡಿದುಕೊಳ್ಳಲು ಅನುಕೂಲಿಸುವಂತೆ ಇರುವ ವಸ್ತು 
ವಿನ ಭಾಗ ; ಕಾವು; ಹಿಡಿಕೆ; “ತ್ತರ, ಮಂಸ್ಟೀ-ಈ ೨ ಹೀಷಿ)ಡಿ” 
 (ಹೆರಾಯೊ. ೬6-೩೦೯). ಮುುಖದರ್ಪಣಕ್ಕೆ ತಂದಿಕ್ಕಿದ ರನ್ನದ 
ಪಿಡಿ ಸಂದಯ:ಮೇನೆನೆ ಸಂದತಿಯ ಕವುನೀಯಂ ೦ಬಂ: ಂಧರಮೆಸೆಗು 
(ಯಂಪು: ೩-೬೩), ಅವಳ ಕೊರಲ್‌* ಜನವಾದಮೆಸೆವಿನಂ ಭಾಜನವಾದತ್ತು 
ಪಮೆಗಾಸ್ಮವೂಂಕಂರದ ಪಿಡಿಯೊಳ್‌ (9ಗ0. ೦೦-೩೫8); ಬೆಳ್ಳಿಯ ಪಿಡಿಯ 
೬ತ್ತಿಯ ತಂದು ಹೊಕ್ಕುಳ ಬಳ್ಳಿಯ ಕೊಯ್ದ ರರ್ಭಕನ (ನೋಹಕ. ೧೬-೨೧). 
೩. ಮುಖ್ಟಿ: ಮುಟ್ಟಿಗೆ : ಉಡಲುಂ ತುಡಲುಂ ಕೊಟ್ಟುಂ ಪಿಡಿ ಶೀವಿದ 
ಪೊನ್ನನಿತತ್ತಿ೦ (ಮಶ. ೭-೩೧); ಹಿಡಿ ಪಣೆ _ತೋಳ್‌ ತುದಿ ಮೊಳೆ ಮೊಳೆ 
ಮಿಡಿಯೆನೆ ತೋಜಕಿತ್ತು ವಿರಹಿ ಕೌೆರವಬಲವುಂ ಬಡಿವಲ್ಲಿ ಕಾಮುಭೀವುಂ 
ಪಿಡಿದ ಗದಾದುಡಮೆನಿಸಿ ಮಾಮರನಿದಿರೊಳ್‌ (ಕಂತ್ರಿ: ೭-6೩೬); ಮಡ 
ದಯ ಸೆಳೆನಡು . . . ಪಡಿಗೆೊೊಳಗಾಗಿರ್ಪುದು (ರಕಳು. ೬೨೩೭); ಪೆರ್ಗವತೆ 
ಸೇರೆ ಪಿಡಿ ರರಭಂಗಳೆನಿಪಿನರೆೊಳೆಭಿನಯ ಸಿ ಶೋಣ್‌ಸಲ್ಮ ಇದುಪಾಣಿವನಜ 
ಮಂ ಸೃಷ್ಟಿಸಿದನೆಂಬ ಚೆಲ್ಮಿನ ಕೋಮುಲೆಯರಲ್ಲಿ ಕಣ್ಣೆಸೆದರು (ಕ ೫. 
೬-೨೦). ೪. ಮುಷ್ಟಿಯಲ್ಲಿ ಹಿಡಿಯಬಹುದಾದಷ್ಟು ಪ್ರಮಾಣ ; 
ಮುಷ್ಟಿಗ್ರಾಹ್ಮವುಗುವಷ್ಟು ಪ್ರಮಾಣ: “ಏಡಿಯೆನಿಪ್ಟ ನುಡಿ 
ಮಂಷ್ಟಿಗ್ರಾಹ್ಮದ ವೆಸರುಂ” (488, ೧೪); ಗಾಮುಣ್ಣರು ಪಾರ್ವರು 
ತವ್ಮೂ ಕೆಜಕಿಯ ಮುಣ್ಣೊಳಿರ್ಕಣ್ಣುಗ ಮಣ್ಣುವಿಡಿಭತ್ತವಂಂ - - - 
ಚೆನ್ನ $೪ ಸಾರ್ಯಕಾಲವ್ಸಿರಂ ಸಲ್ಪನ್ನೆ ಕೊಟ್ಟ ರ" (8೨೪3. Ix-1, ೧6-೧೩ 
688); ನಡುವೊಂದು ಪಿಡಿಯೆನಲು ಜವ್ವನದ ಸೊಕ್ಕಾನೆಯಿಡುಕುಲ್‌ನ 
ಮೊಲೆಬೆಟ್ಟಿನೊಳು ತನ್ನ ತಲೆಯನಿಟ್ಟೊಡನಳುಪೆ ಪುರುಷಸಿಂಹಂ (ಕಾಠಕಂ. 
೬-೨೨): ಪಿಡಿಯೆ2೨ಬ ನುಡಿ ತಳೊೋದರಿಯರುರುವುಧೈದೊಳ್‌ 
(ಕ್ರಳುಫು. ೩-೧೧). ' ಒರ್ಪಿಡಿ ' ಪರಾ. ೫. ಇಸ್ಟೀಟುಎಲೆಗಳ 
ಕಟ್ಟು: ಕೈಯಲ್ಲಿ ಹಿಡಿದ ಪಿಡಯಿುಂದ ಜಾಕಿಯನ್ನು ತೆಗೆದು ಹಾರುತ್ತಾ 
ಗೋಪು ನುಡಿದ (ಕಾ೦ಯಾ. ೨); ಒಳಗಡೆ . . - ಒಂದು ೭ಸೂಶಿಯ 
ವಸ್ತ್ರ ನೂಲು ಸೂಜಿ ಇಸ್ಟೀಟುಪಿಡಿ ಇವಿಪ್ಟಿವೆ (ಳಿಳ. ೧೨); ಇಸ್ಪೀಟು 
ಆಟದಲ್ಲಿ ಅವನು ನಿಸ್ಸೀವು. ಮನೆಯಿಂದ ಹಳೆಯ ಪಿಡಿಯೊಂದನ್ನು 
ಕೊಂಡು ಬಂದೂ ಮರದ ನೆರಳಿಗೆ ಬಿಡಿಸಿ . - - ಎಲೆಗಳನ್ನು ಇಳಿಸು 
ವಾಗ, ಅವನ ಉತ್ಸಾಹ ತಂರೀಯಾವಸ್ಕೆಗೆ ವುುಟ್ಟುತ್ತದೆ (ಸ್ಮಕ್ಕಜೂ, ೩): 
೬. ಬಂಧನ: ಸೆರೆ; ' ಪಿಡಿವಡೆ ' ಪರಾ. ೭. ಕಸಪೊರಕೆ : ಅನಿ 
ಮಷಿ ಓಶೆೇಷು) ಪಿಡಿ ಪಡೀಲ್‌ ೮೫ಸಿಯಂಂಂ ಪುರಿಯೋಡು ಕೋಡಂ 
ಕಾವಲಿ ನುಲಿಯ ಬಚೆಸಗೋಬರ್‌ ಹಿಡಿದಿರೆಯಂ ಪುಸಿವರ ಶೂಲು 
ಜಗಕ್ಕೆ ಮಿಕಿಯಿಲ್ಲೆಂದಂ (9ಟೃಕು, ೧-9೪). ೮. ಒಂದು ಬಗೆಯ 
ಆಯುಧ . ಕಠಾರಿ: ಹೊಳೆವ ₹ಠಾರಿ ಕೈಗತ್ತಿ ತೋಮರ ಬಿಲ್ಲು 
ಒಬಲುದಡಿ ೬ಡಿ ಚಕ್ರದಲಿ ೩ಳಬಂಟ ಕಂಠವಿಚ್ಛೇದವಿನೋದದ 
ತಳ-ಅರೂರೆ ಕಾಣಿಹರು (ರೋಹಶ. ೦೮-೦೦೩); ಕೊರಳ ಯಜ್ಞೋವ 
ವೀತದ ವಮಡಿಹೂಗಳ ವರಿಮಳಿಸುವ ಗಂಧದಿಂದ $ರದೊಳು 
ಪಿಡಿಯನಾ೨ತರಸುವುಗ್ಳಳುಗಳು ಧುರರನುವಾದರು (ಕಂಠಂ. ೧೬-೪೨). 
೯. ಸಣ್ಣದು; ಚಿಕ್ಕದು: ' ಪಿಡಿಗಲ್‌ ', ` ಪಿಡಿಗುಂಡು' ಪರಾ. 
ಹಿಡಿ: ೨. “ತ್ಸರು।,-ಖಡ್ಲಾದಿ ಮುುಷ್ಟಾ ₹ತ್ತಿ ಮೊದಲಾದವುಗಳ 
ಹಿಡಿಗೆ ಹೆಸರು, ಕತ್ತಿಯ ಪಿಡಿ. ಆಯುಧದ ಕೈಪಿಡಿ” (ಸಿರ್ಮಾಂಶಿ, ೨೬೩); 
ಹಿಡಿಯಿಲ್ಲದ ಶಸ್ತ್ರ ಕೀಲಿಲ್ಲದ ಕತ್ತರಿ (ಸರ್ಕಣ. ೦೨೬-೬೪೦); ತ್ತಿ ತಮ್ಮುದೆನೆ 
ಹಿಡಿ ತವ್ಮ್ಮಿದಲ್ಲವೆ ದೇವ? (ಹೆರೈಳ- ೩೦-೦೨೦): ವಏಾತ್ರೆಗಳ ಹಿಡಿ. 
ಸೊಂಡಿನಳಿಗೆ, ಸಂದುಗೆರೆ ಇತ್ಯಾದಿಗಳ ಡೆಗೆ ವಿಶೇಷಗಮನ 
ಕೊಡಬೇಳ೨ (ಅರುತ್‌. ೪3): ೩. ಹಿಡಿಯೊಳಗುದಂವ ತುಂಬಿ ಆಸೆ 


೫೬೦೯ 


ಆಡಿ 
ಮಾಡುವನೆಗ್ಗ (ಶರ್ಶಶ. ೩6-೬೦); ಜಗವಿದೆಲ್ಲವು ನನ್ನ ಮಾಯೆ 
ಯೊಳೊಗೆದು ತೋಟ ಸುಳಿಸೆ ಸುಳಿವುದು ಹಿಡಿಯಲಡಗುವುದಂ 
(ಕುನ್ಶಾಂೀ, ೩-೩೬) ; ಹಿಡಿಹಿಡಿಯೆಂದರೆ ಹಿಡಿಯಲಿ ಸಿಗುವನೆ 
ಬ್ರಹ್ಮಾಂಡವೇ ಆತ (80ರು. ೩೯-೭), ಹಿಡಿ ತಂಬ ಹಣ ಕೊಟ್ಟರೂ 
ನುಡಿ ಚಿನ್ನಾಗಿರಬೇಕು (ಗಾರಿ), ೬. ` ಹಿಡಿವಡೆ ' ಪರಾ.|8 


೭. “ಓಡಿ ಕಸಬರಿಗೆ” (ಾಂಳೋ. 8೬); ಮರದ ಹಸಿ ಅಡರುಗಳಿಂದ 
ಒಂದು ಗುಡಿಸುವ ಹಿಡಿ ಮಾಡಿ, ತರಗೆಲೆ ಗುಡಿಸಿದಳು (ನುರರು. ೨೩): 
೯. "ಹಿಡಿಗಲ್ಲು' ಪರಾ. ೧೦. ಮಾಸಲು; ಮುಡಿಪು: ಹಿಡಿಯುಂಬ 
ನುಡಿ ವಿತಾಸಲಭ್ಲುಂಟು ನಿಚ್ಚಲು ಜಡಿಯುಂಬ ಶಬ್ದ ಮುಳೆಯೊಳು (ಪೂಜೈ ಶ. 
೪-೩8). " ಹಿಡಿಮಂದಿ ' ಪರಾ. 

ಹಿಡಿಓಡ್ಮಿ (ದ್ವಿರುಕ್ತಿ): ಇನ್ನೂ ಯಾಕ ಬರಲಿಲ್ಲವ್ಹಾ . . . ಹಿಡಿಹಿಡೀಲೆ 
ರೊಕ್ಕಾ ತಗದು ಹಿಡಿಹಿಡಿ ಅನ್ನಾಂವಾ ಖರೇ ಅಂತ ಕೈಮಾಡಿದರ ಹಿಡದ 
ಬಿಡಾಂವಾ (ತಲೀ: 93-08); ಕೆಲವು ನಿದರ್ಶನಗಳು ಬಿಡಿಬಿಡಿಯಾಗಿ- 
ಸಿಗುತ್ತವೆ; ಗ್ರ:ಥರೂಪದಲ್ಲಿ ಹಿಡಿಹಿಡಿಯತಾಗಿ ಎನು ಸಿಗುತ್ತಿಲ್ಲ (ರ್ರಾಂಂ- ೩೦): 

[ಆ ಏಡ್ಮಿ./ತಮಿ. ಏಟಿ ; ದುಲ. ಪಿಡಿ, ತುಳು. ಪುಡ, ಪುಡಿ, ಹಿಡಿ; 

ಕೊಡ. ಪಡಿ; ತೆಲು. ಪಿಡಿ] 
ಪಡಿ, ಹಿಡಿ, (ನಾ). ೧. ಹೆಣ್ಣಾನೆ ; ಕರಿಣಿ : “ ಪಿಡಿಯೆಂದು ಪೆಣ್ಣಾನೆ” 
(ಕಟಾ. 80-68); ₹ಂಬೇರಕಾಂತಂ .- . .- ಎನ್ನ ಪೆಂಡತಿ ಮಲಯಾ 
ವತಿಯಪ್ತ ಏಡಿ ಪ್ರರುಡಿನಿ:ದಂ ಚಂದನವುಲಯ:ಮೆಂಬ ಪರ್ವತದ ಶಿಖರ 
ದಿಂದಂ ತನ್ನನಿಕ್ಕಿ ಸತ್ತಂತೆ ನಿನ್ನ ಪೆಂಡಶಿಯುುಂ ಸತ್ತಳೆಂದು ಪೇಟ್ದು 
(ಶರ್ಮಾರ... ೩೯-೦೦); ತಲೆವರಿದೋಜೆಯ ಪಡಿಯನೇಆ್‌ ವೆಂಡವಾಗ 
ದೊಳ್ಳೆಂಡಿರ್‌ ಬಳಸಿ ಬರೆ (ಶಂಠಠಾ. ೩-೪6 5) ; ಪೊಡೆಯೆಂಬಿದು ಬಿಳೆಗೆ 
ಯ್ಯ್ಕೊಳ್ಪಿಡಿಯೆ:ಬಿದು ಕರಿಣಿಯೊಳ್‌ . . . ಅಲ್ಲದಿಲ್ಲಾ ನಾಡೊಳ್‌ (ಕಾರಪು). 
9-68) ; ೨. ಯಾವುದೇ ಪ್ರಾಣಿಯ ಜಾತಿಯಲ್ಲಿ ಹೆಣ್ಣನ್ನು ಸೂಚಿ 
ಸಲು ಉಪಯೋಗಿಸುವ ಪದ; ಐ 'ಪಿಡಿ' ಎಂಬುದರ ಮೂಲಾರ್ಥ 
" ಹೆಣ್ಣಾನೆ' ಎಂದಿದ್ದರೂ ಕ್ರಮೇಣ ಈ ಪದವನ್ನು ಇತರ ಪ್ರಾಣಿ 
ಗಳ ಹೆಣ್ಣುಗಳನ್ನು ಸೂಚೆಸುವುಗ ಉಪಯೋಗಿಸಿರುವ ಉದಾ 
ಹರಣೆಗಳು ಅನೇಕವಾಗಿವೆ. ಮಲಯಾಳ, ತೆಲುಗುಭಾಷೆಗಳ 
ಲ್ಲಿಯೂ ಇದನ್ನು ಕಾಣಬಹುದು: “ಪಡಿ” ಎಂಬುದು ಮೃಗಗಳೊ 
ಳಗಿನ ಸ್ತ್ರೀತ್ವಸೂಚ£ವಾಗಿ ಪೂರ್ವಕಾಲದಲ್ಲಿ ರೂಢವಾಗಿದ್ದ ಹೆಸರೆಂದು 
ಭಾವಿಸಬಹುದು (ಪಾರೋ. ೩೦೭) * ಪಿಡಿಗುದಂರೆ ' ಪರಾ. 
ಹಿಡಿ, : ೨. " ಹಿಡಿಗುದುರೆ ', "ಹಿಡಿಯಾನೆ ' ಪರಾ. 

[ದೇ. ತವಾ. ಪಿಟಿ; ಮೆಲ. ತೆಲು. ಸಿಡಿ] 

ಏಡಿಕಟ್ಟು ' ಪಿಡಿಗಟ್ಟು' ನೋ. 


ಹಿಡಿಕಲ್‌ ' ಪಿಡಿಗಲ್‌ ' ನೋ. 
ಹಿಡಿಕಿಸು ' ಪಿಡಿಕೆಯ್ಸು ' ನೋ. 


ಪಿಡಿಕುತ್ತು, (ನಾ). ೧. ಹಿಡಿಯುಳ್ಳ ಒಂದು ಬಗೆಯ ಚುಚ್ಚುವ 
ಆಯುಧ: ಇಡುವಿಟ್ಟಿಯ ಪಿಡಿರುಶ್ತಿನ £ಕ್ಕಡೆಯ ಕೋಳ್ಗೆ ಎರ 
ಪಟಲಂ ಪಾಯ್ದು (ಕತಾ. ೦೨-೬). ವಿ: ಚುಚ್ಚುವಿಕೆ; 
ತಿವಿತ: ಎಡಗಯ್ಕೊಳ್‌ ವಂಂದಲೆಯಂ೨ ಪಿಡಿದಿಕಿದು ಮರಲ್ಲಿಯೊತ್ತಿ 
ಸುರಿಗೆಯೊಳುರಪುಂ' ಪಿಡಿಕುತ್ತೂಗುತ್ತಿ ನೆತ್ತರೆನುಡುಪಾನನೆ ಕುಡಿದು 
ತಣಿದು ವಂೂರ್ಲೆಗೆ ಸಂದಳ್‌. (ಬಂಪರಿ. ೩-೪೦): [ಪಿಡ್ಠಿ *- ಕುಂತರ್ತ್ಯ) 
ಪಿಡಿಕುತ್ತು, (ನಾ). (ಆನೆಗೆ ಸಂಬಂಧಿಸಿದಂತೆ) ಬೆದೆ (7): ದುರ್ವಾಜಿ 
ಗಳೊಳೆ ತೊಡರ್ವ ಸಿರ್ಕು ನೆಗಲ್ಲ ೬ರಿಗಳೊಳ್‌ ಪಿಡಿಲುತ್ತ್ತ ಎರಭೂಷಣಂ 
ಗಳೊಳ* ಮುತ್ತ (ಬಹರಿ. ೮-೦೯ ಗಳೆ): 
[ಪಿಡಿ 4 ಒತ್ತು (-ಆ ಕುತ್ತ) 


38 


ಪಿಡಿಕೆಯ್ದು 


ಹಿಡಿಕೆ. ಹಿಡಿಕೆ (ನಾ). ೧. ಹಿಡಿತ; ಬಂಧನ ; ಸೆರೆ: ' ಪಿಡಿಕೆವೆಯ ` 


ಪರಾ. ಹಿಡಿಕೆ: ೨. ಹಿಡಿದುಕೊಳ್ಳುವ ಸಾಧನ ; ಕಾವು; ಹಿಡಿ: 
ಹೋಶಿನ ಕೋಡುಗಳು ಚೂರೀ ಹಿಡಿಕೆಗೆ ಬರುತ್ತವೆ (ರೂಂಯ. 6-69); 
ಆ ವ್ಯಕ್ತಿ ಮಿರಮಿರನೆ ಮಿಂಚೆಂತ್ರಿದ್ದ ಹಿಡಿಕೆಯನ್ನುಳ್ಳ ನಡೆಗೋಲನ್ನು 
- - - ಊರುತ್ತ ಹಳ್ಳಿಯ ಬೀದಿಯಲ್ಲಿ ನಡೆದು ಬರುತ್ತಿದ್ದ ನ್ನುತ್ರತರಾ- ೨೬೬)- 
೩. ಹಿಡಿ; ಮುಖ್ಬ : ಬದ್ಮಯಾ ವಷ -ಿಡಿಕೆಯಲ್ಲಿ ಹಿಗಿದು 
ಆಳೆನ ಮೊಲ (ಕಾರಾ. ೦೨೨); ಆಡಕೆಯಷ್ಟು ಆಳಣ್ಣ ಹಿಡಿಕೆಯಷ್ಟು 
ಕೆಚ್ಚಲಣ್ಣ ಕಅದಾರ ಕಣ್‌ತೈತಿ ರಂಜಣಗಿ ಹಾಲಣ್ಮಾ (ಕಳಕಳ. 33೦-4). 
೪. ಮುಷ್ಟಿಯಲ್ಲಿ ಹಿಡಿಯಬಹುದಾದಷ್ಟು ಪ್ರಮಾಣ ; ಒಂದು 
ಹಿಡಿಯಷ್ಟು ಪ್ರಮಾಣ: ಮಡಿದ ಕಿವಿ ಸಣ್ಣರೋಮಂ ಹಿಡಿಕೆಯ 
ನಡು . - . ಅಡಿ ಮುಂಚುವ ನಾಯ್ಲಳಂ ನೃಪಾಲಂ ಕಂಡಂ (ಜಳಶಂ. ೩೨)- 
[ವಿಡ್ಕಿ * - ಕೆ) 


ಎಿಡಿಕೆಯ್‌, ಹಿಡಿಗಯ್‌, ಹಿಡಿಗೆಯ್‌, (ನಾ). ೧. ಹಿಡಿ: ಮುಷ್ಟಿ; 


ಮುಟ್ಟಿಗೆ : ಪಏಡಿಕೆಯ್‌ ಶೀವಿದ ರೂರ್ಗಣೆ . . . ಬೆಡ:ಗನೊಳಕೊಳಿ 
ಧನುರ್ಧೆರರ್‌ ಪೆಣೆದೆಚ್ಚರ್‌ (ಶತ. 00-೩೦)- ಹಿಡಿಗಯ್‌ : ೨. (ಆಲಂ) 
ಅಧೀನ; ವಶ: ಹಿಡಿಗ(ಕಾಕಾಂ- ಗೆ] ಯ್ಕೊಳಿರ್ದಸುರೆರಿಪು ಪಾರ್ಥನಂ ಕರೆದು 
- » ನೇಮಿಸಲು (ಕೈಮಿರಾ. ೨೩-೫೪). ಹಿಡಿಗೆಯ್ಮ: (9)- 
(ಹಿಡ್ಕಿ * ಕೆಯ) 


ಪಿಡಿಕೆಯ್ದು . ಪಿಡಿಕಿಸು, ವಡಿಕೈಸು. ಹಿಡಿಕಿಸು, ಹಿಡಿಕೆಯ್ದು, ಹಿಡಿಕೆ ಸು 


(ಕ್ರಿ). ೧. ಹಿಡಿದುಕೊಳ್ಳುವಂತೆ ಮಾಡು : (9). ೨. ಕೈಯಲ್ಲಿ 
ಹಿಡಿದುಕೊಳ ೃ, -ತೆಗೆದಂಕೊಳ್ಳು : ಕಡುಕಂಪಂ ಹಿಡಿಕೆಯ್ಸಬರ್ಕುದೆ 
ಬಲಲ್ದೆ ತಂದ ತಂಗಾಳಿಯಂ ಪಿಡಿಯುಲ್‌ ಬರ್ಕುಮೆ (ಆರ೯ಶೇ- ೦-೩೦): 
೩. ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿ, -ಬಿಗಿಮಾಡು : ಪಿಡಿದಡಸಿ 
* ಒದೆದೊದೆದು  ಗುದ್ದಿಗುದ್ದಿಯೆ. ಕೊಲಲೆಂದಡಹಡಿಸು 
ಮಂತಿರಿರ್ದುವು ಪಿಡಿಕೆಯ್ಸಿ (ಕಾಣಾ: ಯಿಸಿ]ದ ಕೆಯ್ಯುಮೊದೆವ ಕಾಲುಂ 
ಹರಿಯಾ (೪ರ೯ಕೀ- ೬-೩೬)- ಹಿಡಿಕಿಸು: ೨. ಬಿಡದೆ ಸುಚರಿತ್ರದಿಂದಂ 
ನಡೆದ: ಶುದ್ಧಾತ್ಮನಪ್ಪನದನೊಲ್ಲದೆ ಮಿಂದಡೆ ಶುದ್ಧನಲ್ಲ ಮಲವು 
ಪಿಡಿಕಿಸಿ ಪೊಜಗಯ್ಮನೊರಸಿ ಕಚ್ಚಿದ ತೆಅದಿ೨ (ಸರುನ. ಅಶುಲಂರೆ. 1, 
೩6೬-8): ೩. ಎರೆಡೋಯ್ಯಂ ಪಿಡಿಕಿಟ ನಿಲ್ವುದುಂ ತಲೆಯಂ ತಪಿಗುತ್ತೆ 
ನಿಲ್ವುದುಂ - - - ಇಂತಿವೆಲ್ಲವುಂ ಪರಿಹರಿಸಿ ಜಿನಪ್ರಶಿಮೆಯಂತೆ ನಿಲ್ದುದು 
ತೃತೀಯಸಾ ಸಾಯಿಕನೆಂಬ ಶ್ರಾವರನ ಸ್ಥರೂಪಂ (ಶಸಾರ. ೩೪೨): 
ಚರಣದಂದುಗೆಕಿಂಕಿಣಿ೪ಿ: ಚರಣದೊಂದೆರಡಡಿಹುನಿಡುತಂ ತರುಣಿ 
ಯರಂಃ ಖಾಡಲ್ಕಿ ತೋಳಾಡುತ್ತೆ ಪಿಡಿಕಿಸುತೆ ಶಿರವೊಲೆಯುತಂ 
ನರ್ತಿಸುತಲಿ (ಕುಳರಾ. ೬-೩3): ೪. ಒತ್ತು; ಅದಂಮು: ಅಡಿಯುಂ 
ಬಲ್ಜಿಡಿದುವು' ನುಣ್ಣೊಡೆಯಂ ವಿಡಿಕಿಸಿದುವಡರ್ದು ಕಾವನ ತೋಳಂ 
ಬಿಡದಪ್ಪಿದುವು . - . ಪೊಳೆವ ತುಜುಗೆಮೆಗಣ್ಗಳ್‌ (ಕಳಾ: ೬೨6) 
ಪಿಡಿಕೈೆಸು : ೨. ಕೂಡೆ ಮುುಸುಜುವ ಮಣಕಿದುಂಬಿಯ ಬಬಲಿಂ 
ಲತೆಗಳು £ರಿಯ ದಡ್ಡಿಯಂ ಕವಿದುತೆಯೂುವೂಗೆ ಪಿಡಿಕೈಿಸಲವ್ಪ ಚೆಂಪಿಂ 
ತೀವಿದಂಶಾಗಿ (ಉರಂಲಉ. ೨೦೪) ; ಅಂತು ಪುಡಿಗತ್ತರಿಯೆಂದು ಪಿಡಿಕೈಸಿ 
ಪೂಸಲುಂ ವಾಸಿ ಮೊಟ್ಟೆಗಟ್ಟಲುಂ ಮಿಹಿರಂಗಮಿಂದುಗಂ ಗುದ್ದಲಿ 
ಗೊುಡಗುಲ್ಟು ಪೊಜಿಗಾಗಲುವುಪ್ಪ ಕಾಳದ ಕಬ್ಬಿಲೆಯೊಳ್‌ (ಆಧೇತೇ- 
೨-06 ವ): ೪. ಮಣಿಮಯವಹಾದ ಪೀಠ ಬೆಟ್ಟಿತೆಂಬಂತಿರಗಲೆ ನೂಂಕಿ 
ಮೆಲ್ಲಿದುವಪ್ಪ ತನ್ನ ನುಣ್ಣೊಡೆಗಳನರಸನ ಪಾದಪಲ್ಲವಕ್ಕೆ ಸಾರ್ಚಿ 
ಪಾಣಿಪಲ್ಲವಂಗಳಿ ಹಿಡಿಕೆ ಓೈಸುತ್ತ್ತಿಮಿರ್ಪುದುಂ (ಅರ್ಥಶೇ. ೦-೦೦೦ ಪ); ಲಕ್ಷ್ಮೀ 
ಲಲನೆಯ ತೆಣಅದಿಂ ಲೀಲೆಯಿು ತನ್ನ ಕಾಲಂ ಹಿಡಿಕೈಸುತ್ತಿರ್ದಳಂ 
ಕನ್ನೆಯನೆ ಕನಸಿನೊಳ್‌ ಕಂಡಂ (ಅರೇ. ಇ): ಹಿಡಿಯ: ೪. 


ಎಿಡಿಕೆವೆಜು ೫೬೧೦ ಪಿಡಿಗೋಲ್‌ 
ಅರ್ಜುನನ ಯಮಳರ ಪದವನೆಚ್ಚಣದಂತೆ ಹಿಡಿಕಿಸುತ .- - - ಘನಕಾನನದ ೧. 'ಈ ಪ್ರಸೂನಂಗಳನೂನಸೌರಭಕ್ಕಂ ಸುಕುಮಾರತೆಗು ಸೈರಿಸದೆ 
ಮಧ್ಯದಲೀತನಿದ್ದನು (ಕುರ್ಮಾ. ೯-೭) ; ಅರ್ಜುನ ನಕುಲ ಸಹದೇವ ನಿಚ್ಚಂ ಮಚ್ಚರಿಸುವುವೆಂದು ಪಿಡಿಕ(ಕಾ೫೦- ಗ]ಟ್ಟಿಂಗೊಳಗುಮಾಡಿದು 
ರೆಚ್ಚರಾಗದ ತೆರದಿ ಹಿಡಿಕಿಸುತ್ತ (೦₹,ಕಾ: 89-00): ೫. ಹಿಂಡು; ದೇೇಬಂತೆ ಪುಷ್ಪಲಾವೀದಂಬಂ ಪುಪ್ತಮಾಲೆಗಳು ಪಿಡಿದಿರ್ದಪುದೆಂದು 
ಹಿಸುಕು: ಕೊಡು ಜೆಸನನಹಿಪತಿಯ ತುಡುವೆ ತಡೆವೆರ್ನನ ತ್ಪ್ರೇಕ್ಷಿಸುತ್ತುಂ (ಶಾಶ್ಶಾತ್ರಿ, 00-98 5) ; ಬಟನಿಲ್ದಾಆಡಿಯಿಲ್ಲ ಕಳ್ಳರ 
ಕಾಲನಸುವನು ಹಿಡಿಕಿ[ಕಾಉಂ. ಸಡಿಲಿ]ಸುವೆ (ತೊರರಾ- ಶಂ. ೬೦೪)- | 6 ಭಯಂ ಮುನ್ನಿಲ್ಲ . ನಿರೋಧಮಿಲ್ಲ ಹಿಡಿಕಟ್ಟಿಲ್ಲುದ್ರಸಂಪಶ್ಚಿಯಿಂ 
ಹಿಡಿಕೆಯ್ದು ; ೨. ಅತುಳಶಿವಸುಖಸುಧೆಯನಾತ್ಮಸ್ಥಿಶಿಗೆ ಕೈಕೈಯಿದೆ ಮೆಜ್‌ವಾ  ಪೂರ್ವವಿದೇಹದೊಳ್‌ (ಉಾರಥಿ. *.೭). ಹಿಡಿಕಟ್ಟು : 


ಹಿಡಿಕೆಯ [ಕಾಕಾ.- ಕೈಸು]ತವೆ ಸವಿಯಂ ನೋಳ್ಪ: ವೊಲು ಹಸ್ತಂಗಳಂ 
ಪೀರ್ವ ವಿತತ ಲಿಂಗಧ್ಯಾನಿ (ಬತಕ್ಸಿ. (ಇ): ೩. ಹಿಡಿಕೆಯ್ಸಿದ ದೊಟನಂ 
ರಶ್ನಿಯೆಂಬುದು (ಹರಾಯು, ೪6-493) ; ಪಹಿ)ಡಿಕೆಯ್ಸಿದ ಕೆಯ್ಯ 
ಕಂಡಿತೆತುಂ ಮುಷ್ಟಿಯೆಂಬುದು (ಕಂಡು. ೪-46): ಹಿಡಿಕೈಸು : 
೧. ಮೇಲಿನ 'ಹಿಡಿಕೆಯ್ಸು' ಉಲ್ಲೇಖದ :" ಬಸಪು' ಪ್ರಯೋಗದ 
ಪಾಠಾಂತರವನ್ನು ನೋಡಿ. '[ಪಿಡಿ, * ಕೆಯ್ದು) 


ಹಿಡಿಕೆವೆ೫ು (ಕ್ರಿ). ಹಿಡಿತಕ್ಕೆ ಒಳಗಾಗು ; ಬಂದಿಯಾಗು : 
ಅತ್ಯಾಸಕ್ತಿಯಿು ಮರವಟ್ಟರ: ತೆಯುು: ಚಿತ್ರಿಸಿದರಂತೆಯುಂ ಮೂರ್ಛೆ 
ವೋದರಂತೆಯೂಂ  ಆರಾನುಂ ಹಿಡಿಕೆವೆತ್ತರಂತೆಯುು ವಿಂಡುಕಬೆ 
ನೋಡುತಿರ್ದೆಂ (ಕಾರೂ. ೬%): [ಹಿಡಿಕೆ * ವೆಜ್ಮು) 

ಹಿಡಿಕೈೆಸು ' ಪಿಡಿಕೆಯ್ಸು ' ನೋ. 

ಎಿಡಿಖಂಡ, ಹಿಡಿಖಂಡ (ನಾ). ೧. ಸ ಚೂರು, -ತುಂಡು : 


“ ಪಿಡಿಖಂಡಂಗೊಯ್‌ ' ಪರಾ. ೨. ಮಾಂಸದ ಸಣ್ಣ ಚೂರು,- 

ತುಣುಕು : 'ಪಿಡಿಖಂಡಂಗೊಳ್‌ ' ಪರಾ. ಹಿಡಿಖಂಡ: ೨. ಕೈ 
ಇಲ್ಲದ ಮೋಟ ಹಿಡಿಖಂಡವ ಕೊಯ್ದ ನಾಲಿಗೆ ಇಲ್ಲದ ಬಾಯಲ್ಲಿ ಮೆದ್ದ 
(ಆರೂ. ೨೦೩.೬೬೦). [ಪಡಿ * ಖಂಡ) 

ಪಿಡಿಖಂಡಂಗೊಯ್‌, ಹಿಡಿಖಂಡಂಗೊಯ್ಕು. ಹಿಡಿಖಂಡಗೊಯ್ಕು 
(ಕ್ರಿ). ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸು ; ತುಂಡುತಂಂಡಾಗಿ 
ಮಾಡು : ಬೇವ ಪೆಣದುರಿವ ಬಾಯ್ಗೊಂಡದೊಳ್‌" ತಮ್ಮ ಶನುವಂ 
ಹಿಡಿಖುಡಂಗೊಯುನ್ಹು ಬೀಟ್ವ ಸಾಧಕರುಮಂ (9ರನೇ. ೩-೪೦ ರ). ಹಿಡಿ 
ಖಂಡಂಗೊಯ್ಕು : 
ಡಂಗೊಯ್ಯಲಿ ಮತ್ತೆಯೂ ಲಿಂಗಾರಾಧನೆಯು ನವಾಡುವೆ 
(ಬತರ- ೩೦೬): ಹಿಡಿಖಂಡಗೊಯ್ಯು : ಪರಧನಕ್ಕಳುಪಿದವರ ಹಿಡಿಖಂ 
[%೦- 50)ಡಗೊಯ್ಯನೆ (ಬಸರ. 8೬೭); ಕಂಡು ಸ್ಮರಿಸಿ ಬಿಡುವುದಳಟಾ 
ಭಂಡತನ ಬಲುವೀರರಿಗೆ ಹಿಡಿ[6:ಾಂ.₹ಡಿ)ಖು:ಡಗೊಯ್ಕಲ:ಬೇರು 
ಬಲ್ಲಡೆ ಶಾಸ್ತ್ರಸಿದ್ಧವಿದು (ಕೊರರಾ. 8-೩-೩8). 

(ಪಡಿಖಂಡ + ಕೊಯ] 

ಪಿಡಿಖಂಡಂಗೊಳ್‌ (ಕ್ರಿ). ೧. ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸು,- 
ತುಂಡರಿಸಂ : ಪಿಡಿಖುಡಂಗೊಳಿ ಮುನದೊಳ್‌ ಪೊಡರ್ಪುಗೆಟ್ಟಗಿದು ಬೆಗಡು 
ಗೊಂಡವಧಾನಕ್ಕೊಡರಿಸೆ ಛಭಂಗಮದಂದವರೊಡವುಟ್ಟಿರೆ ಪುಟ್ಟುಗುಂ 
ವಭಂಗಡ್ಲಾನಂ (೫ತಿತಿ. ೭-60); ಅಡಗಿನ ಕಡುವೆಸನಿಗ ತಿನ್ನಡಗಂ 
ನಿನ್ನಡಗನೆಂದು ಪೇಸೇಟಸ್ವಿನೆಗಂ ಸಿ (ಪಿಸ ಡಿಐಂಡಂಗೊಂಡುಗಿಬಗಿದಿಡಿ[ದಿ] 
ಡಿದೆಡೆವಿಡದೆ ಊಜುಗೊಳ್ಳಲ್‌ ಬಾಯೊಳ* (ಸುಳುರೂ. 0೧.9೨). ೨. 
ಮಾಂಸದ ಸಣ್ಣಚೂರನು ಸ ತೆಗೆದುಕೊಳ್ಳು : ದೆವಸದೊಳೆಯ್ಹ್ದಿ 
ಅರಸನಂ ಜಾಮಿಸಿ ನುಂವುತ್ತಿಟ್ಲುದಂ ಕಣ್ಣು ಕೀಟ್ಲುಣ್ಟೆಯಾಗಲ್ಕು(ಡ) 
ದುದಮಂ ಕುಡುವೆನೆನರ್ಹ ಪಿಡಿಖಣ್ಣ[6]ಗೊಣ್ಣು ದೆಸೆವಲಿಗೆಅವೊಟ್ಟು 
(8923. ೩-1. 00-30 ; 866). [ಪಿಡಿಖಂಡ + ಕೊಳ್ಳ್‌) 

ಏಡಿಗಟ್ಟು. ಪಿಡಿಕಟ್ಟು. ಹಿಡಿಕಟ್ಟು (ನಾ). ೧. ಹಿಡಿತ: ಸೆರೆ; 
ಬಂಧನ : ಏಾರ್ಥನವನ£ ನೋಡಿ ಪಿಡಿಗಟ್ಟಿಂಗೊಳಗಾಗದವನಿದನ 
ವಧ್ಮನೆಂದು - . - ಇಳಿಪುವುದುಂ (ಮಹಾನೇ. ೦೦-೩೬ ತ). ಹಿಡಿಕಟ್ಟು 


ಇನ್ನೆನ್ನಂಗದ ಮೇಲೆ ಬರಲಿ ಹಿಡಿಖ [ನಾಕಾ ಗಂ] 


25 


«0 


43 


ಪಿ. ಕಟ್ಟುಪಾಡು ; ಕಟ್ಟಳೆ ; ವ್ಯವಸ್ಥೆ : ನಮ್ಮೂರಿನ ಹಿಡೀಟ್ಟು 
ಯಾವೂರಲ್ಲೂ `ಇರಲಿಲ್ಲ (ಹುಟ್ಮತ.. ೦೩); ಆರ್ಥಿಕ ಅನುಕೂಲತೆ 
ಗೋಸ್ಕರ ಮಾಡಿಕೊಂಡ ಆಡಳಿತದ ಹಿಡಿಕಟ್ಟು ಎನ್ನುವ ಸಂಂಚಿತ 
ನೋಟದಿಂದ ನೋಡುವುದನ್ನು ಬಿಟ್ಟು ಸಮಗ್ರರೀಶಿಯಲ್ಲಿ ನೊ:ಡು 
(ರರ್ಶುಶ್ರ್ರೀ. ೬೮). (ಪಿಡಿ + ಟ್ಟು) 

ಪಿಡಿಗಲ್‌, ಪಿಡಿಕಲ್‌, ಹಿಡಿಗಲ್ಲು (ನು). ೧. ಸಣ್ಣಕಲ್ಲು: ಕಾಲಿಂದ 
ನೆಲನ ಪೊಯ್ದಾಡೆ ಪಿಡಿಗಲ್ಲಳಂ ವಳತಾಲೆಯಾಡಿದ ತೆಜದಿಂದ ಮೇಲೆಸೆದಿಹ 


ವಂಬರದೊಳೆನಲದಜಿ  ತರಾಳತನವನೇನನೆ:ಬೆ (ಳುಕಾಣಂ. ೯-೪). 
ಎಿಡಿಕಲ್‌ : ೨. ಕುಂಬಾರನು ಮಡಕೆಯನು ಮಾಡಲು ಉಪ 
ಯೋಗಿಸುವ ಕಲ್ಲು; ಮಣ್ಣು ತಟ್ಟುವ ಕಲ್ಲು: ಅಸಿ ಮಹಿ 


ಕುಶೆ(ಷು) ಪಿಡಿ ಪಿಡೀಲಲೀ್‌ ಉಸಿಯು ಪುರಿಯೋಡು ಕೋಡು ಕಾವಲಿ 
ನುಲಿಯ ಬೆಸಗೊಂಬರ*್‌ ಒಿಡಿದಿರೆಯುಂ ಪುಸಿವರ ಶೂಲಂ ಜಗಕ್ಕೆ 
ಮಟಕಿಯಿಲ್ಲೆಂದಂ (ಇಟ್ಮಶು- 0-99), ಹಿಡಿಗೆಲ್ಲು: ೧. ಮಖಂಡದ ಹಲಗೆ 
ಹೆಣದ ಎಲುವಿನ ಕತ್ತಿ - - . ಖಂಡದ ಹಿಡಿಗಲ್ಲು ನರದ ಚಬುಕುಗಳ 
ಗಂಡುಭೂತಗಳೆದ್ದ ವಾಗ (ಹಂಸ: ೩-೩೬); ಆರಿಸಿ ತೆಗೆದ ಹಿಡಿಗಲ್ಲುಗಳದೇ 
ಎಲರೆಗೊಂದು ರಾಸಿಯಾಯಿತು (ರೆಳುವು ೩೩) ; ಆಕೆ ಹೊರಗೆ ಬಂದು 
ನಾಲ್ಕಾರು `ಹಿಡಿಗಲ್ಲು'ಗಳನ್ನು ಎತ್ತಿಕೊಂಡಳು (ಬಕಹಾ. ೦೦೦). 
[ಪಿಡಿ + ೬ಲ್ಮ್‌./ ತಮಿ, ಪಿಟೀಲ್‌) 

ಏಡಿಗುಂಡು (ನಾ). ಎ ಪಿಡಿಗಲ್‌ ೧: ಪಿಡಿಗುಂಡಿಟ್ಟು ಕವಣೆಯಾಂತ 
ಸಶಿಯರ ನಿಡುತೋಳ್ಗಳಿಸೆದುವು (ಶ್ರ್ರೀಶಾ೦. ೦-5೩) ; ಪಿಡಿಗು:ಡು ಬಡಿ 
ಗುಂಡು ಜಡಿದು ಪೊಯಿವ ಗುಂಡು ಒಡನೆತ್ತಿ ಹಾಕುವ ಗುಂಡು (ಅನಂತ. 
96-9೬) ; ಕನಕಾದ್ರಿಯಂ ಪಿಡಿಗುಂಡ ವತಾಳ್ತೆ . . - ಸೂರ್ಯಮಂಡಲವ 
ನೊಡೆವ ಘುಡುಘುಡಿಪ ಸಿಡಿಲಂ ಸೀಳ್ವ ರುದ್ರಗಣಮೆಡೆಎಡದೆ ಒಣ್ಣೆ ಸೆದುದು 
(ತೆಬತಿ. ೨3-3೪); ಪಿ[ಕಾಣಂ. ಸಿ]ಡಿಗುಂಡು ಬಡಿಕೋಲ್ಲಳುಟುಬೆಯಿಂದಿ 
ಅುಬೆಯಿ೨ - . . ಜಡಿದಾರ್ದು (ಕ ಬಳಾ. ೨6-೪೭): ([ಪಿಡ್ಕಿ * ಗುಂಡು] 

ಎಡಿಗುದುರೆ, ಹಿಡಿಗುದುರೆ (ನಾ). ಹೆಣ್ಣುಕುದುರೆ ; ೬ಡಿಗಳನೇಲ 
ಕೆಲಂಬ೦? . . . ಕೆಲರ್ಪಿಡಿಗುದುರೆಗಳೊಳ ಪೆಆವರ್ಪೊಡವಿಯೊಳಡಿಯಿಟ್ಟು 
ತಳರ್ದರಿ” (ಕಾಂಕೇ- ೦೦-೩):  ಹಿಡಿಗುದುರೆ : ಎಕ್ಕಟಿಗರೇಅ* ಹಿಡಿ 
ಗುದುರೆಗಳನು ಎಣಿಕೆ ಮಾಡದೆ ಹಿಡಿವ ರಂಯರಾವುತರು 
ಹೊತ್ತಆ್‌ಯದೆಚ್ಚಾಡಸವ ಮಹಾರಧಥಿಕರೆಸೆದರಲ್ಲಿ (ತಕ. 6-೪೪); 
ಹಿಡಿದರು ಹಿಡಿಗುದುರೆಯ (ಕಾಕಾ. ಬಲುಖಾನರ] ರಾವುತರನು ಕೆಡಹಿದರು 
(ಕುರಾತಾಂ. 93-೭೭). [ಪಿಡ್ಕಿ--ಕುದುರೆ) 

ಪಡಿಗುದ್ದು (ನಾ). ಮುಷ್ಟಿಯನ್ನು ಬಿಗಿದು ಕೊಡುವ ಪೆಟ್ಟು,- 
ಹೊಡೆತ: ಈ ಬಸಪ್ಪನನ್ನು ಹಿಡಿಸಿ ಚೆನ್ನಾಗಿ ಪಿಡಿಗುದ್ದಿ ನ ಸೇವೆಯನ್ನು 
ವತಾಡಿಸಲೀೇಬೇಕೆಂದು ನಿಷ್ಕರ್ಷೆ ಮಾಡಿಕೊಂಡು (ಕೊಂಷುಗೆ. ೬೩): 
(ಪಿಡ್ಮಿ *ಗುದ್ದ್ಯೂ( «ಎ ಗುದುನ್ಮ). / ತೆಲು. ಪಿಡಿಗುದ್ದು. ಪಿಡಿಗ್ರುದ್ದು) 

ಏಡಿಗೋಲ್‌. ಪಿಡಿಗೋಲು, ಹಿಡಿಕೋಲು, ಹಿಡಿಗೋಲು (ನಾ). 
ಒಡಿದುಕೊಳ್ಳುವ (ಸಣ್ಣ)-ಕೋಲು, ದೊಣ್ಣೆ : ದಟ್ಟಿಯೊಳ್ಳುತ್ತಿರ್ದ 
ನಾಗರ ಮರಿಯೆಂಬ €ೂರಸಿಯ ಕೊಂಡು ಪಿಡಿಗೋಲ್ಲೊಳಿಸಿ ಘಲ್ಲಿಸುತ್ತಂ 
ಕುಶಖಾನಂಗಿದಿರ್ಚಿ ನಿಲಲ್‌ (ಕಳಠ್ಮ. ೩-೨6)- ಪಿಡಿಗೋಲು: ಶಾಂತಲಾದೇವಿ 


ಪಿಡಿಗೋಲು 


ಪಕ್ಕದ ದಂತದ ಪಿಡಿಗೋಲನು ಮೆಲ್ಲಗೆ ತೆಗೆದುಕೊಂಡು 
ಜೇಗಟೆಯ ಮೇಲೆ ಮೃದುವಾಗಿ ಬಡಿದಳು (ಸವತಿ. ೨೦೦)- ಹಿಡಿಕೋಲು : 
ನಾಕು: ಸಿಂಹದ ಮಾರಿ ಹಿಡಿಕೋಲು. ಐದು: ಒಂದು ಭಾರಿ ಛತ್ರಿ (ಹೆೊಸೆಂಶಾ 
90೬) ಹಿಡಿಗೋಲು : ಒಡೆಯರ ಪ್ರಾಣಕ್ಕೆ ಇದ್ದಿತ್ತೆ ಯಜ್ಞೋಪವೀತ 
ಕಡೆಯ್ಲಿದ್ದ ಅಂತ್ಯಜನು ಹಿಡಿದಿದ್ದನೇ ಪ್ರಾಣದಲ್ಲಿ ಹಿಡಿಗೋಲ 
(ರೇರಾವ. 96-೯೬). (ಒಡಿ, *- ಕೋಲ್‌] 
ಪಿಡಿಗೋಲು ಪಿಡಿಗೋಲ್‌' ನೋ. 
ಎಿಡಿಚೆ ' ಪಿಡಿತೆ' ನೋ. 
ಪಿಡಿಚೆಂಡುವೊಯ್‌ (ಕ್ರಿ). ತಲೆಯನ್ನು ಹಿಡಿದುಕೊಂಡಂ ಕತ್ತರಿಸು : 
ದುರ್ಜನರೆಲ್ಲಂ ಉರವಣಿಸಿ ಬಂದಿರಪ್ಪಡೆ ತಲೆಯಂ ಒಿಡಿಚೆಣ್ಣುವೊಯ್ವ 
ನರ್ಜ್ಮ್ಮುನನನುಜಂ (ಎಳೆ. ೪, ಕಠೂರು, ೩೮-9೭; 1191): 
(ಪಡಿ, 1 ಚಿಂಡು ( ಎಸೆಂಡು) 4+ ಪೊಯ್ಮ್‌? 
೬ಡಿತ, ಹಿಡಿತ (ನಾ). ೧. ಹಿಡಿದಂಕೊಳ್ಳುವಿಕೆ: 'ಕಾಲ್ವಿಡಿತ' 
ಪರಾ. ಹಿಡಿತ: ೨. ಅಂಕೆ; ಹತೋಟಿ ; ಅಧೀನ : ಆತ್ಮನಾವೆಡೆ 
ಯಲ್ಲಿದ್ದಿತ್ತು ಷಡುವರ್ಣದೊಳಗಲ್ಲ ನಡೆ ನುಡಿ ಚೈತನ್ಯವಲ್ಲ ಓಡಿತಕ್ಕೆ 
ಬರಲಿಲ್ಲ ಇನ್ನೆಂಶಿಪ್ಪುದೋ (ಅರರ: ಮು. ೨೦೮-೩೬೫); ಸ್ಫುಟದಿ ಹಿಡಿಯೆ 
ಹಿಡಿತಕೆ ಸಿಕ್ಕದಿಹ ಹೆಸ್ತಪುಟದೊಳಶ್ತಿತ್ತ ರಬಬಲ್ಲಿಸುವ (ಕರಕ. ೦೬-೬೩)- 
೩, ಕಟ್ಟುಪಾಡು ನ ವ್ಯವಸ್ಥೆ ಾ ಒಟ್ಟಿನಲ್ಲಿ ನಮ್ಮೂರ ರೈತರು ಒಂದು 
ಹಿಡಿತದಿಂದ ಊರನ್ನು ಆಳುತ್ತಿದ್ದರಂ(ಕುಲ್ಮಕ. ೧೭). ೪. ಕುಸ್ತಿವರಸೆಯಂ 
ಒಂದು ಪಟ್ಟು : ಸುಗ್ರೀವನು ಅನೇಕ ಹಿಡಿತಗಳಿಂದ ತನ್ನ ಸಾಮರ್ಥ್ಯ 
ವನ್ನು ತೋರಿಸಿದರೂ ಕಡೆಗೆ ವಾಲಿಗೆ ಅಂಜಿ ಆತನು ಹಿಂದಕ್ಕೆ ಸರಿಯ 
ಹತ್ತಿದನು (ತುಳಸೀ. ೨೩೦). [ಪಿಡ್ಕಿ-- - ತ್ಯ) 
ಪಿಡಿತರ್‌. ಹಿಡಿತರ್‌, ಹಿಡಿತರು (ಕ್ರಿ). ೧. (ಕೈಯಲ್ಲಿ) ಹಿಡಿದು 
ಕೊಂಡು ಬರು : ಎಮ್ಮ ಭಕ್ತರು ಕೊಟ್ಟ ಪಂತ್ರೆಯಂ ಪಿಡಿತಂದು 
| ಬಯ್ವಿಟ್ಟು ಕೊಡಿಯೆಂದು (ಕಿರುರ. ರೇ. ೦೬೨೩). ೨. ಸರೆ 
ಹಿಡಿದು ತರು ; ಬಲಾತ್ಕಾರದಿಂದ ಕರೆತರು : ಎನ್ನಣುಗದಮ್ಮನೆ 
ನಿಕ್ಕಿದನಂ ಪೊರಳ್ಳಿ ಕೊಂದಂದಜಕಿಯಟ್ಟಿ ಮುಟ್ಟಿ ಪಿಡಿತಂದು (ಕರಾಡು. 
೨-೦೪): ರುದ್ರಸಖಮುಖ್ಮಸುರರಂ ಬಡಿದು ಪಿಡಿಶಂದು (ಕೆಂಪು. ೦-೪); 
ನರರಕ್ಕಸರನಿಅದೋಡಿಸಿ ಪಿಡಿತೀದ ವರಮದಗಜದ ಶಾಲೆಗಳು ಮೆಜ 
ದುವು (೪06ಎ. ೬-೨೮). ಹಿಡಿತರ್‌ : ೨. ಸೋಮಧನನ ಹಿಡಿತವ್ಪೆನು 
ಬಸವಾ. ನಿಮ್ಮು ಕೃಪೆಯಿಂದ (ನುತಾರೇ- 8. ೭-೦೭೪). ಹಿಡಿತರು : 
೧. ಆ ಬಜ್‌ಯ ಬಟ್ಟಲನಬಳಿ ಹಿಡಿತರಲು (ಅಸತ. ೦೪೨೩). ವಿ. 
ನಾವು ಹಿಡಿತಂದುದು ಮೊದಲು ನೀರ್ಗ್ಗ೯ಡಿಯಲೊಲ್ಲವು (ತತ. ೬೦-೨೪); 
ಪಾ:ಡನವಿಭುವ ಹಿಡಿತಹೆನೆಂದು ಕೌರವಸಭಿಗೆ ಭಾಷೆಯ ಕೊಟ್ಟು 
(ಕುಪ್ಮಾರ್ರೋ. ೨ ಶೊತನೆ), (ಪಿಡಿ, 4 ತರ್‌) 
ಟಡಿತರಿಸು, ಹಿಡಿತರಿಸು (ಕ್ರಿ). ಸೆರೆಹಿಡಿದುಕೊಂಡು ಬರುವಂತೆ 
ಮಾಡು ; ಸೆರೆ ಹಿಡಿಸು: ಕೊಟ್ಟಾರದ ಕರಣಂ(ಣಿ)ಗಳಂ ಬಂಚಿಸಿ 
ಕಳ್ಳು ದ್ರವ್ಯಮಂ ಸೂಳೆಗೆ ಕೊಟ್ಟೊಡರಸಂ ಪಿಡಿತರಿಸಿ ಹತಿಯಿಸೆ 
(89ವುಂಥಿ. ೨೬): ಬೆನಮುುನಿಗಳಂ ಪಿಡಿತರಿಸಿ ಕಬ್ಬುನದ ಶೂಲಂಗಳಲಿ 
ತೆಗೆಸಿದನು (084. 8೦-೫೧). ಹಿಡಿತರಿಸು : ಒಡೆಯರು ವೀರಾಜಯ್ಮ 
ನನ್ನು ಶಿಕ್ಷಿಸಬೇಕೆಂದು ನಿಶ್ಚಯ ವಾಡಿ ಅವನನ್ನು ಹಿಡಿತರಿಸಿ (೬69.0೩). 
(ಬಡಿತರ್‌ + - ಇಸ್ಮು] 
ಎಿಡಿತೆ, ಪಿಡಿಚೆ, ಹಿಡಿತೆ (ನಾ). ೧. ಹಿಡಿದುಕೊಳ್ಳುವಿಕೆ ; ವಶಪಡಿಸಿ 
ಕೊಳ್ಳುವಿಕೆ ; ಸ್ವಾಧೀನ ಮಾಡಿಕೊಳು ವಿಕೆ : (ಕಿ). ಎಿಡಿಚೆ : ೨. 
ಒಂದು ಹಿಡಿಯಷ್ಟು ಪ್ರಮಾಣದ ವದ್ದೆ, ಉಂಡೆ : ಕಾಡು 
ಮರದ ಸೊಪ್ಪು ನೆರಳ ಕಟ್ಟಿಯೆಡೆಯ ನೀರ ತಂದು ಮಾಡಿ ಮಣ್ಣ 


೫೬೧೧ ಪಿಡಿಪು 


[od 
ಎ 


ಪಡಿದೆಯಲಿ ಕೂಡಿ ನಿನ್ನ ವೂಜಿಸೆ (ಕಾಸ. 11, 40-೦0): : ಪಿಡಿಚೆಯನು 
ಮಾಡುತಲಿ ಶಿಖೆಗಳ ಪಿಡಿದು ತೂಗುತ ಹತ್ತ್ತ್ತಮೊಗಗಳ ಮಿಡಿತೆ 
ನೀನಾರೆಂದು ಕೇಳಿದಳವಳು ದಶಗಳನ (ಉತ್ತಳ. ೩೩-೩). ಹಿಡಿತೆ: ೧. 
ಚಿವ್ಮೂಟಿಗೆಯಲಿ ಮಂಳ್ಳನುವೊತ್ತಿ ಅಮರಿಸಿದಂತೆ ಮೊನೆಗಾವಿಂದ ವಸ್ತಿ 
ವನು ಮತ್ತೆ ಹಿಡಿದಂದದಲಿ ವೊಳೆಗಳನೆ.ಶ್ತಿ ಯಿಕ್ಕಳದಿಂದ ಹಿಡಿದಂತೊತ್ತಿ 
ಬೆಳಗಲಿ ಚಿತ್ತು ಹಿಡಿವುದೆ ಹಡಿತಿ£ ತೆ ಕೇಳು (ಉ್ಯಾಶಸಿಂ. ೦6-6೬) : ಲಕ್ಷಾದ 
ಏಡಿತಿ £ ತೆ] ಯನರಿಯುುವಳ ಲಕ್ಷ ನಿಂತೆ ನೀನೆ ಬ್ರಹ್ಮಾಗಿ ಹೊಳೆಯು 
(8ರಾನ- ೩೬-೩). ೩. ಹಿಡಿಕೆ; ಕಾವು; ಹಿಡಿ: ಹಿಡಿತೆಯ 
ಹಿಡಿದು ಇಆ್‌ಯಬೇಕಲ್ಲದೆ ಮೊನೆಯ ಹಿಡಿದು ಇಜ್‌ದವರೆುಂಟೀ 
(ಕೋಳಿಮಾ. 99೭-೪೯9). ೪. ಬಂಧನ ; ಹಿಡಿತ: ಇವನೆಕಾದಲೆ 
ಯೊಡನೆಯಿವಂ ಪರನೃಪರ ಹಿಡಿತೆಗೊಳಗಾದನು (ಶಾಸೋಪು. 6೬-೭). 
ಪಿಡಿತೆಬಡಿತೆ- ಸೆರೆ ಹಿಡಿಯಂವಿಕೆ ಮತ್ತು ದಂಡಿಸಂವಿಕೆ: ಜನ 
ನಾಥನೇಂ ನೊಂದನಾದರುಂ ಪಡಿತೆಬಡಿತೆಗಳಿಂದ ಜನೆವಸೀಕೃತಗ್ಗೆ ವುದು 
4ರೆಂಕಾರಾ. 4-04-4). ಹಿಡಿತೆಐಿಡಿತೆ-- ಹಿಡಿಯುವಿಕೆ ಮತ್ತು ಬಿಡುವಿಕೆ : 
ಹಿಡಿತೆಬಿಡಿತೆ. ಕೊಳುಕೊಡೆಯು . . . ಜಡಿವುುಡಿ ಗಾಡಿಮೋಡಿಗಳು 
ಕ್ಷತ್ರಿಯಗೆ ಸಂಗಡಿಸಿರಬೇಕು (ಕರಕ. ೬೯-೦೦೩); ಬಲ್ಲ ಸೊಲ್ಲಿನ ಹಿಡಿತೆ 
ಬಿಡಿತೆಗಳಿಲ್ಲ ತ್ರೈ ಜಗದೊಡೆಯ ಶಾ ಬಬ್ಬ (ಗಗತಾ. ೨-೨೪). 
[ಪಡ್ಮಿ-- -ತ್ಯೆ] 


ಏಡಿನಡು (ನಾ). ಹಿಡಿಯಲ್ಲಿ ಹಿಡಿಯಬಹುದಾದಷ್ಟು ತೆಳಂವಾದ 


ಸೊಂಟ ; ತೆಳುನಡು : ಉಡುವುಧ್ಯದ ರೋಹಿಣಿಗೆ ಪಡಿಯೆನಿಸಿದ 
ಕೆಳದಿಯರ ನಡುವೆ ಪಡಿನಡುವಿನ ನೀಅ್‌ಯ ಕಂಡು (ಜೀರಾ. ೨-೬೩); 
ತರುಣಭ್ರೆ ಮರಸವಿತಿಯ ಬೆಡಂಗಂ ಪಿರಿದುಂ ಗೆಲೆವಂದುದು ಪಿಡಿನಡುವಿನ 
ಕುವರಿಯ ಕುರುಳೋಳಿ (ಯಣ. ೩-೩೦); ಬಾಯ್ತುಡುವ ಪೆಣ್ಮೀನ 
ತಂದವಳು ಪಿಡಿನಡುವಿನ ವತಾಯಾಂಗನೆಗಿತ್ತು ಬೇಗಡಿಗೆಯ ವಾಡ 
ಹೇಳಿದಳು (ರೋಹತ. ೨9-೩೬); ಕೊಬ್ಬಿದ ವೊಜವಾಣು ಪಿಡಿನಡು ಕೊಂಕಿದ 
ಹುಬ್ಬಿನ ಪೆಣ್ಣು (ಕರಠ- ೨-೪೮)- [ಪಿಡ್ಕಿ *ನಡ್ಮು] 


ಪಿಡಿನಡೆ (ನಾ). ಆನೆಯ ಗಂಭೀರವಾದ ನಡಿಗೆ. --ಮಂದಗವಂನ: 


ಅಣುಗಿ ಎನಸುಂ ನಾಣ್ಣಿ £ರೆದೊಳ್‌ ಪೂಮಾಲೆಗೊಂಡೂ ಪಿಡಿನಡೆಯೇತೆ 
ಸಹಚರಿಯುರ್ವೆರಸು ಮೆಲ್ಲನವರಿರ್ವರ ಸನಿಯುಮಂ ಸಾರ್ದಾ (ಅದ್ಭುತ. 
90-00) - [ಏಡ್ಮಿ--ನಡ್ಕೆ) 


ಏಡಿಪಡು 'ವಿಡಿವಡು' ನೋ. 
ಹಿಡಿಪೀ (ಕ್ರಿ). ಅಧೀನಪಡಿಸು ; ವಶಕ್ಕೆ ಕೊಡು: ಕಾದುವ 


ಊೂರ್ಪುದೋರ್ಪ ಬೆಸನಂ ' ರಘುಜಂ ಬೆಸವೇಟ್ದನಿಲ್ಲ - . . ಆನೀ ದನು 
ದಾತ್ಮಜಂಗೆ ಪಿಡಿವಿತ್ತು ದಶಾನನನಳ್ಳಿ ಬಳ್ಳೆ ಲಂಕಾದಹನಕ್ಕೊಡರ್ಚುವೆಂ 
(ಶಂಕಾಮಾ, ೨೦-೪೩4): ಬಗೆಯದೆ ದಾನವಾಧಿಪನ ದೋರ್ಬಲಮಂ 
ಖಚರಪ್ರ ವೀರರಂ ಬಗೆಯದೆ ನಚ್ಚಿ ತನ್ನಳವನಿಂದಗಿಗಾಂ ಪಿಡಿಪೀವೆ 
ನೆಂಬುದಂ ಬಗೆದಂ (ಕಿನ. 00-049). (ಪಿಡಿಪು- ಕ್ಯ) 


ಪಿಡಿಪು. ಹಿಡಿಹು, ಹಿಡಂಹಂ (ನಾ). ೧. ಹಿಡಿದುಕೊಳ್ಳುವಿಕೆ ; 


ಹಿಡಿತ : ಪತಿಯಾಣತಿಗೆ ಪ್ರತಿನುಡಿಯಲಾರದೆ ಪತಿವ್ರತೆ ಮಹಾಸದಿ? 
ಸಡಿಲಿಸಿನಿಯನ ಮು:ಷ್ಟಿಯಂ, ಪಿಡಿಪನೋಸರಿಓಿ (ಶ್ರೀರಾಮಾ, 90-5೩). 
ಹಿಡಿಹು : ೧. ತೊಡೆಯ ಹಿಡಿಹಿನ ವಾಜಿ ತೊಂಡಿಯುನೊಗಡಿ ಲಂಘಪ 
ತೇಜಿ (ಕೃಕ್ಕಾಕಾ. 0೩-00). ವಿ. ಹಿಡಿ: ಮುಷ್ಟಿ: ಕಂಗಳು 
ಹೊಳೆಯೆ  ಮಟಾವಾನೆಂದು ಹೆಕ್ಕಳಿಸಿದರು ಹಿಡಿ[ರಾಣಂ-ಡು]ಹಿನಲಿ 
ಅಲರಿದಂಬುಜವೆಂದು ವದನಕೆ ನಿಲುಕಿ ತೂಂಬಿಗಳೆಂದು ಕುರುಳಿಂಗಳುಕಿ 
ಕೈಗಳ `ತೆಅಕಿದರತಿ ಮುಗುದೆಯರು (ಕುನ್ಮಾ. ೦೦೨೪). ೩. 
ಹತೋಟಿ ; ಅಂಕೆ : ಬಲಾಕಣಿಯ ಹಿಡ್ಡೀಕಾಣಾಂ.ಡು]ಹಿಂಗೆ ಲೌಗಿಸು 


ಪಿಡಿಪೆಣು 'ಪಿಡಿವೆಜು' ನೋ. 


ಪಿಡಿಪೆಜು 


ತಿರ್ದುದಾ 3ಂತಿ (ಕುಮ್ಮರ್ರೋ. ೩-೩೭); ಆವಗು ಕೈಯಲ್ಲಿ ವಿಡಿಯೆ ಹಿಡಿ 
ಹಿಗೆ ಸಿಕ್ಕದು (ಊಕ್ಕೆತು. ೬-8-40): ೪. ಸೆರೆ; ಬಂಧನ: ಎಸುತ 
ನಡೆದಿಟ್ಟಳಿಸಿ ಹಿಡಿಹಿಂಗೊಳಗುವತಾಡಿ ವಿಘಾಶಿಯಲಿ ತಡೆಯೆ೨ (ಕುತ್ಕಾರ್ರೋ. 
೨೩): ಹಿಡುಹು : ವಿ. ಮೇಲಿನ ಉಲ್ಲೇಖದ `'ಕುವ್ಯಾಆ. 
೧೧-೨೮' ರ ಪ್ರಯೋಗದ ಪಾಠುಂತರವನ್ನು ನೋಡಿ. ೩. 
ಮೇಲಿನ ಉಲ್ಲೇಖದ 'ಕುವ್ಮಾದ್ರೋ. ೩-೩೭ ರ ಪ್ರಯೋಗದ 
ಪಾಠಾಂತರವನ್ನು ನೋಡಿ. (ಪಿಡಿ -ಪ್ಶು] 


೪ 


ಪಿಡಿಪೂನ್‌. ಹಿಡಿಹೊನ್ನು (ನಾ). ಹಿಡಿ ತುಂಬುವಷ್ಟು ಚಿನ್ನದ 
ನಾಣ್ಯ : ನಿಲ್ಲೆಂದ ಪಡಿಯಲರಿಗೆ ಪಿಡಿವೊನ್ಸೆ [8ಕಾಂ ಹೊಗ] 9 
ಚೆಲ್ಲುತ ಚತುರಭೂಮಿಪರು ನಿಲ್ಲದೆಯ್ದ ಂದರು (ಕಾಣ: ೦೪-೩೦). 


ಹಿಡಿಹೊನ್ನು : ಬಡವನಾದರು ಚಿಂತೆ ಬಲಿದನಾದರು ಚಿಂತೆ ಓಡಿಹೊನ್ನು 
ಕೈಯೊಳಾದರು ಚಿಂತೆಯು (ಫುಕಂದ. ೦-೪೫-೩); ಪಾಳೆಯ ಪಾಳೆಯದೊಳಗೆ 
ಚೆಲ್ಲಿತು ಸೂಟ್‌ ವೀಳೆಯ ಹಿಡಿಹೊನ್ನು ವರಹ (ನೋಹತ. ೦೬-೩೮): 
ದೀನದಲಿತರಿಗಂತೂ ಹಿಡಿಹೊನ್ನು, ಬೊಗಸೆಹೊನ್ನು ದೊರೆತುವು 
(ಶೇಶುಕೂ. ೩): ಕಡೆಗಣ್ಣ ಭಾವಕ್ಕೆ ಹಿಡಿಹೊನ್ನ ಕೊಟ್ಟೇನು (ಹಕ್ಕರಾ. ೬೦). 
[ಏಡ್ಮಿ 4 ಮೊನ್‌] 

ಪಿಡಿಯಂಬು, ಹಿಡಿಯಂಬು (ನಾ). ೧. ಹಿಡಿದಿರುವ ಬಾಣ : 
ಪಿಡಿಯಿಂದಿಟ3ಿದಳ್‌ . ವಧು ಮದನನ ಕೈವಿಡಿಯಂತೆಸೆದೀಕ್ಷಿಪರಂ 
ಪಡಿಯಂಬಿಂ ಕಾಮನಾರ್ದು ಸಾರ್ದಿಸುವಿನೆಗಂ (8ಗಂ. ೦೪-೩೩): ಹಿಡಿ 
ಯಂಬು: ೧. ಕತ್ತಿ ಬಳಹು...ಕತ್ತರಿ ಮಳಲು ಚಂಡವೇದಿಯು ಕಿತ್ತ 
ಹಿಡಿಯಂ ಬಿಡುವ ಕಲ್ಲುಂ ಮತ್ತೆ ಮುಖ ಮಾಯುದತಿಲಕವಂು೨ ಕರ್ಕಟಿಯ 
ರಜ್ಜು(ಇತಫು-40-6):೨. ಹಿಡಿ ತುಂಬುವಷ್ಟು ಬಾಣ: ಹಿಡಿಯ ಬಂ ಕಟ್ಟೆ 
ಬಾರಿಂದುಡೆದೊವಲೆಡೆಯೊಳ್‌ ಬಿಲ್ಲುಮಂ ಕೌಂಕುಳಲ್ಲಂದಡಸಿಟ್ಟೆಯ್ದೊತ್ತಿ 
ಯಂಬಂ ತಿರುಪುತೆ .. - ಎಡಬಲನಂ ನೋಡುತುಂ ಪೋದನೊರ್ವಂ 
ಕಡುಪಿಂದಂ ಬೇಂಟೆಯ ಕ್ರೀಡೆಗೆ ದರವಳಸತ್ಮಿಂಕಿರಾತಂ ಕಿರಾತಂ (ಕಾಂಘು. 
60-008). (ಪಡಿ, 3-ಅಂಬ್ಯು] 

ಎಿಡಿಯಚ್ಚುಎಡಿ (ಕ್ರಿ). ಹಿಡಿದುದನ್ನೇ ಬಲವಾಗಿ ಹಿಡಿ, ದೃಢವಾಗಿ 
ನಂಬು : ಮಹಾಮತಿ ಸಂಭಿನ್ನಮತಿ ಶತಮತಿಗಳ* ಲೋಕಯತಿಕಯೋಗಾ 
ಚಾರವಪಾಧ್ಯ ಮಿಕಮತವಿತಥಾಭಿದಾಯಿಗಳ್‌ ಜೀವಾಭಾವಮನೆ ಪಡಿಯಚ್ಚು 
ವಿಡಿದು (06. 3-೭ 5); ಪುರಜನಗಳೆಲ್ಲಮೋರೊರ್ವರನೆ ಪಡಿಯದ್ದು 
ಎಡಿದು ನುಡಿಯೆ (ಕೂಕಣ. ೨-೪೩ ಶ್ರ, ಎಂದೊಡದನೆ ಪಿಡಿಯಚ್ಚುವಿಡಿ 
ದುಂಟುವಹಿಡಿ ದಂಡಂಗೊಂಡು ತಿಳಿದೊಳೆಂ ಕಂಡು ಯುವರಾಜಪ್ರಭೃತಿ 
ಗಳಿತ್ತ ಮೆಟ್ಟೆತ್ತ ಚಪ್ಪಟೆಯೆಂದು ನಗುತಂ ಪೋಗಿ (ಕಾಂತಿಫು. 6-69 ಐ); 
ಏಾಪಹೇಶುವಪ್ಪ ದುವರ್ಪಾರ್ಗಮಂ ಪಿಡಿಯಚ್ಚುವಿಡಿಯದೆ . . , ಸುಖ 
ಹೇತುವಪ್ಪ ಸನ್ಮಾರ್ಗದೊಳ್ನೆಗಟ್ಟುದು (ಠರರ್ತೀನ್ಮು. ೪-೩೬). 

(ಪಡಿ, * ಆಚು ಪಿಡಿ] 
ಹಿಡಿಯಾನೆ, ಹಿಡಿಯಾನೆ (ನಾ). ಹೆಣ್ಣುಆನೆ ; ಪಿಡಿ ; ಕರಿಣಿ: 
ಪಡಿಯಾನೆಯಲ್ಲಿಯುಂ ಧೇನುಕಾ, ಗಣಿಕಾ ಎಂಬುದು (ಪರಮ. ೧೩೩-೦೩): 
ಇಕ್ಷುಚಾಪನ ಪರಿವಾರದೇವತೆಯರಂತೆಸಿದಿರ್ಪ ವಿಳಾಸಿನೀಜನಂ ತನತನ 
ಗಾಗಳೆಯ್ದೆ ಪಿಡಿಯಾನೆಗಳಂ ಪಣೆಪಿಂದಮೆೇಆ್‌ದರ್‌ (ಳುಸುರಾ. ೩-೬೩). 
ಹಿಡಿಯಾನೆ : “ಹಸ್ಟಿನೀ, ವಶಾ_ಈ೨ ಹಿಡಿಯಾನೆ” (ಹರಾಡು. ೬೪-೬೨). 
(ಪಡಿ + ೮ನೆ] 

ಪಡಿಯಾಳ್‌, ವಿಡಿಯಾಳು, ಹಿಡಿಯಾಳು (ನಾ). ಬಂದಿ ; ಸೆರೆಯಾಳು: 
“ಪಿಡಿಯಾಳ್ಗೆ,ಸು' ಪರಾ. ಪಿಡಿಯಾಳು ; ಪಿಡಿಯಾಳಾಗಿ ಪೋವೆನು 
(ಅತ. 09-05): ಅಂಜಚ ಪಿಡಿಯಾಳಾಗಿ ಹಿಡಿದು ನಿಮ್ಮ ಡಿ[ಗೊಪ್ತಿಪ] 


80 


೫೬೧೨ 


ಏಡಿಯಿಸು 


ಸಡಗರ ವೆನಗಿರುತಿರೆಲ್‌ (4 ಫಸಾಂ. ೦೪-೦೩೬); ತರೆಣಿಯಂ ಬೆನ್ನಟ್ಟಲೊಡನೆ 
ವಿಡಿಯಾಳಾದ ಕಿರಣಂಗಳಂ ಸೆಜಕಿಯಿನಲ್ಲಿಟ್ಟುದೋ ತಮಂ (ಕೆಂ6 ೯-6). 
ಹಿಡಿಯಾಳು : 


ಚಂದ್ರಸೂರ್ಯರನಡ್ಡೆವಿ೪ ಹಿಡಿಯಾಳ ಹಿಡಿದವು 
ಮುಗಿಲ ಚೂಣಿಗಳು (ಕುಪ್ಮಾಣ. ೦೯-೦೪); ರಾಮನ ಹಿಡಿಯಾಳೆ ಹಿಡಿವೆವು 
(ಕುರಾಶಾಂ. ೦೯-೦೨೫); ಹಿಡಿಯಾಳಾಗಿ ಒಕ್ಕಿದ ಚಿಕ್ಕ ಹೈದನ ಕಡಿದಡೆ 


ಕಲಹವಎಲ್ಲಿನುತ (ನೋಪಕ. ೩೬-೦೪). ([ಪಿಡ್ಕಿ*-ಆಳ್‌,) 


ಪಿಡಿಯಾಳು ಪಿಡಿಯಾಳ್‌' ನೋ. 
ಎಿಡಿಯಾಳ್ಸೈೈಸು (ಕ್ರಿ). ಸೆರೆಯಾಳನ್ನೂಗಿ ಮಾಡು ; ಬಂಧಿಸು; 
ಸೆರೆಹಿಡಿ : 


ಪಿಡಿಯಾಳ್ಗೆ ಸುವೆಂ ನೆರೆದ ನಿನ್ನ ತೆತ್ತಿಗರನೆನುತಾ ಖಳಂ 

ಕೋಲ್ಲಆ್‌ದನು (ಕಂಪು. ೪೪-೨೦). 
[ ಪಿಡಿಯಾಳ್‌ 4 ಕೈಸು ( ಕೆಯ್ದು) ) 

ಪಿಡಿಯಿಸು, ಹಿಡಿಸು, ಹಿಡಿಸು (ಕ್ರಿ). ೧. ಹಿಡಿದುಕೊಳ್ಳುವಂತೆ 
ಮಾಡು ; ಹಿಡಿಯುವಂತೆ ಮಾಡು: ಪಿಡಿಯೆಂ ಚಕ್ರಮನೆಂಬ 
ಚಕ್ರಿಯನಿಳಾಚಕ್ರಂ ಭಯಂಗೊಳ್ಳಿನಂ ಪಿಡಿಯಿಪ್ಪೆಂ ಕರಚಕ್ರಮಂ 
(ಕುಕರಾ. ೦೦-೨೬); ಪರಲೋಕಾಲೋಕನಮಂ ಪರಿಹರಿಸಿದೆವಲ್ತೆ ನೋಡಿ 
ಮೆಂದೀಗಳುದಾಹರಿಸುವ ತೆಅದಿಂ ಪಿಡಿಯಿಪರರಸುಗಳೆಡೆವಿಡದೆ ಮೇಘ 
ಡಂಬರತತಿಯಂ (ದಂತ. 388); ಗಂಡಿಗಂ 39ಪಸನವರನೊಡಗೊಂಡು 
ಬಂದತಿಪೂತಜಲದಲಿ ದಂಡಮಂ ಪಿಡಿಯಿಸಿ ಮುಳುಂಕಿಸಲು (ತತ್ರ. ೨೭-೬೩). 
೨. ಬಳಿ; ಲೇಪಿಸು ; ಸವರು : ನಾಗರಮನರೆದು ಕರಮಿಂಬಾಗಿರೆ 
ಗಾಳಿಸಿ ಬಟಿಕಿಕ್ಕೆ. ನಸ್ಮಾಂಜನಮಂ ಬೇಗಂ ಮಾಟ್ಟುದು ನೀರೊಳಗಾಗಳಿ 
ಪಡಿಯಿಸುಗೆ ಮೂತ್ರಕೃಚ್ಛಾ ಪಹರಂ (ಅಕ್ಕಳ. ೧೦-33). ಪಿಡಿಸು : ೧. 
ತನ್ನುಡೆಗಚ್ಚೆಯ:ನು ಬಲುಹಾಗಿ ಪಿಡಿಸುತ್ತಾತನಂ ತಲೆವಾಗಿಸುತ್ತಂ (॥ಸಪು. 
೨೬-೨೩); ವೊಯ ತಿವಿ ಪಿಡಿಸು ಬಸುರ್ಗಳಂ ಬಗಿ ಕರುಳನುಗಿ . . . 
ಎನುತ್ತೆ ಕವಿದುದು ಸುರಪದಾತಿ ಮಸಗಿ (ಕಂಠಿ. ಆ೯-8). ೩. ಸೆರೆ 
ಹಿಡಿಯುವಂತೆ ಮಾಡು; ಸೆರೆಹಿಡಿಸು: ಬೇಡಿದರ್ಗಿಲ್ಲೆಂಬುದುಂ 
ಕಾದಿ ಸೋಲ್ಪುದುಂ ಪೆಣವೆಣ್ಣಂ ಪಿಡಿಸುವುದುಂ ಕನಸಿನೊಳಪ್ಪೊಡಮಿಲ್ಲಂ 
(ಗಠಾಡು. ೨-೩ ೮). ೪. ಒಳಗೊಳ್ಳಲು ಸಮರ್ಥವಾಗು ; 
ಸಾಕಷ್ಟು ಅವಕಾಶವನ್ನು ಹೊಂದಿರು : ಸಾಕಾಗು : ಕೆಡೆದುದೊ 
ಮಂದರಂ ಧರೆಗೆ ಬಿಟ್ಟುದೊ ಭಂನುರಥಂ ನಭಸ್ಸೃಲಂ ಪಿಡಿಸಿ[ಕಾ೫ಂ. ಗಿ) 
ದುದೋ . . . ಎನಲ್‌ ನಭಮಂ ವಪುದಿದತ್ತು ನೀವಿ ಜೇವೊಡೆಯೆ 
ಬಲಾಚ್ಮುತರ್‌ ಶ್ರಿಭುವನೈಕಭಯಂಕೃತಚಾಪಟಿಂಕೃತಂ (ಕಂಉವಾ. 6-6). 
ಹಿಡಿಸು: ೧. ಜಡವಿರಹಿತಂ ವಿ;ಃಪ್ರಪುಚದ ಬೆಡಗಿನೊಳ್ಳಿನ ಮತಿಯ 
ಕೀಲಂ ಹಿ[ಕಾಕಾಂ. ಏ]ಡಿಸಿ ಲಂಗವ್ರಾಮಥನ ಸದನುಭವವನಟಿ:ಹಿ (೧ಸತ್ಯ- 
೨೪೨೩೩); ದಂಡಿಗೆ ಬೆತ್ತ ಹಿಡಿಯುವುವಕ್ಕೆ ಮಂಡೆ ಮಾಚಿ ನಾಚುತಿದ್ದೆ 
ಹೆಂಡತಿ ಸಂತತಿ ಸಾವಿರವಾಗಲು ದಂಡಿಗೆ ಬೆತ್ತ ಹಿಡಿಸಿದಳಯ್ಕ (ಜ್ಛರಂದ. 


ಗಾ “ಗಜಾ 


9-68-0), ೪. ದೋಣಿಯಲ್ಲಿ ಅದು ಹಿಡಿಸುವುದಕ್ಕಿಂತಲೂ ಹೆಚ್ಚಾಗಿ 
ಜನ ತುಂಬಿದ್ದರು (ಕಳ್ಳ ೪೯). ೫. ಒಳಹೊಗಲು ಸಮರ್ಥ 
ವಂಗು ; ಅಳವಡು: ಹೊಂದಿಕೆಯಾಗು ; ಆ ಪಾತ್ರದೊಳಗೆ 


ನದಿಯ ಟೋರೆ ಹಿಡಿಸಲಿಲ್ಲ (ನುುಂಬಯಿ, ೩-63); ಈ ಡಬ್ಬದಲ್ಲಿ ಹತ್ತು 
ಸೇರು ಅಕ್ಕಿ ಹಿಡಿಸುತ್ತದೆ (69). ೬. ಬೇಕಾಗು ; ಅವಶ್ಯವಾಗು ; 
ಅಗತ್ಯವಾಗು: ಈ ಕೆಲಸಕ್ಕೆ ನಾಲ್ಕುದಿನ ಓಡಿಸುತ್ತದೆ (60); ಈ 
ಭಕ್ಷ್ಮಕ್ಕೆ ಎರಡು ಸೇರು ಸಕ್ಕರೆ ಹಿಡಿಸುತ್ತದೆ (049). ೭. ಒಬ್ರಿಗೆ 
ಯಾಗು ; ಮನಸ್ಸಿಗೆ ಬರು; ಅವರಿಗೆ ಹಿಡಿಸಿತು 
(೪ರ. ೩ ಹಲ್ಲಿಲಿ). 

ಪಿಡಿಯಿಸಿಕೊಳ್‌, ಪಿಡಿಸಿಕೊಳ್‌ . ಹಿಡಿಸಿಕೊಳ್ಳು - ಹಿಡಿದುಕೊಳ್ಳುವಂತೆ 
ಮಾಡು : ಅನ್ನೆಗಂ ಭೀಮಸೇನನ:ಂ ಬೋನವೇಳಿಗೆಯಂ ಸಟ್ಟುಗಮು 


ನಾನು ಹೇಳಿದ್ದು 
ಒವಿ 


ಿಡಿವಗೆ 


ಮನೊರ್ವ ಪರಿಚಾರಕನಿಂ ಪಿಡಿಯಿಸಿಕೊಂಡ: ಬಂದು ನಿಂದನೆಂ ಕಂಡೂ 
(ಕತಣ. 6-೩೩ 5) ;ಮಂಡಲಿಕರ ಕೈಯ ಹಡಪ ಹಾವುಗೆ ಕುಂಚ ಗಿಂಡಿಯ 
ಪಿಡಿಸಿಕೊಂಂಬವನು . . ನಡೆದನ: ಗುಠುವಿಗೆ ಗಿಂದಿಯೂಳಿಗದವನಾಗಿ 
(ಕರಕ. ೩-೪) ; ತತ್‌ಕಾಲಪ್ರೇದುವನಣಯದೆ ವಿಭವಕ್ಕೆ ಮಾಡಿದವನ 
ಭಕ್ತಿ ಇರುಳು ಸತ್ತಿಗೆಯ ಹಿಡಿಸಿಕೊ:ಡುತೆ (ಅಸನ. ೨೨೭) ; ಅಲ್ಪನಿಗೆ 
ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಓಡಿಸಿಕೊಂಡ (ಗಾರೆ). 
[ಪಿಡಿ * - ಇಸ್ಮು] 

ಏಡಿವಗೆ (ನಾ). ಕಡುವೈರಿ ; ಪ್ರಬಲವಿರೋಧಿ : ಪೊರ್ಕುಳ್‌ ಸುಳಿ 
ಯನಟ್ಟಹನಸಂಗೆಯ್ಕೆ ಕಿಜುದೆಆಕಿಯ ಮುಣುಕಮಂ ತ್ರಿವಳಿ ಸಂದೇಹ 
ಮಧ್ಯಂ ನೆಟ್ಟಿನೊರ್ಪಿಡಿಯೆಂಬ ನುಡಿಗೆ ಪಿಡಿವಗೆಯಾಗೆ (ಕನ್ಮಉ. ೩-೨೪). 

( ಓಡ್ಮಿ* ಪಗೆ, ) 

ಏಡಿವಡು, ಪಿಡಿಪಡು (ಕ್ರಿ). ಸೆರೆಗೆ ಸಿಗು ; ಬಂಧನಕ್ಕೊಳಗಾಗು : 
ಎಮ್ಮುಂ ಏಡಿದೆಟಿ?ವಂದಿನ ನಿಮ್ಮದಟುಗಳೀಗಳಿತ್ತವೋದುವೊ ಪಿಡಿವಟ್ಟಮ್ಮ 
ಬಟಲ್ಲಿರೆ ಕಂಡಿರೆ ನಿಮ್ಮಳವಂ ನಿಮಗಮಾಗಳೀಯೆಡರಾಯ್ತೇ (ಶಂಶಭಾ. 
೩-೩೪); ರಣಲೋಳನಿಳಾತಳಕೆ ಪಾಯ್ದು ರಥದಿಂದೊರೆಯಿಂ ಬಾಳ: 
ಕಿಟಕ್ಕಿಯ್ದುವಿನ ಬಾಳ: ಪಿಡಿವಡೆವ ಮಾಲಕ್ಕಿಯಿಂ ಪಿಡಿವಟ್ಟಂ[ಶಾಳಾ. 
ವೆತ್ತಂ) (೫೦. ೦೦-೪). ಪಿಡಿಪಡು: ಒಟ್ಟಜೆಗೆಟ್ಟು ಕಾರ್ಯವಶದಿಂ 
ಖಚರಂ ಪಿಡಿಪಟ್ಟು ಪಲ್ಲಣಂಗಟ್ಟಿಸಿಕೊಂಡುಂ (ಶಂಕಾಮಾ. 9-008); ತೊಡಕು 
ತಿದ್ದು ವುದೇಳಿಯೇಳಿಯೆಂದೆನಲ: ದು ಪಿಡಿಪಟ್ಟ[ಶಾಕಾಂ. ವೆತ್ತ] ತೆಅದೆ ತಿರು 
ನೀಲಕಂಥರು ನೊಂದು (8ಕುಕೆ. ರೇ. 30-09); ಕದನಕ್ಷೇತ್ರದೊಳಾಂತ 
ಶತ್ರು ಪಿಡಿಪಟ್ಟಿಂ (ಫುಶೃಪು. ೩-೦). (ಪಿಡ್ಯಿ *- ಪಡು] 

ಪಿಡಿವಡೆ. ಹಿಡಿವಡೆ, ಹಿಡಿಹಡೆ (ಕ್ರಿ). ಬಂಧನವನ್ನು ಹೊಂದು ; 
ಸೆರೆಗೆ ಒಳಗಾಗು : ರಣಲೋಳನಿಳಾತಳಕೆ ಪಾಯ್ದು ರಥದಿಂದೆೊರೆಯಂ 
ಬಾಳಂ ಕಿಟ್ತಿಯ್ದು ವಿನ: ಬಾಳಂ ' ಪಿಡಿಐಡೆದ ವರಾಜಕ್ಕಿಯಿಂ ಪಿಡಿವಟ್ಟಂ 
(ಆಗವಿ. ೮೦-6೯) ; ಪಿಡಿವಡೆದ ಸುರರಿಂದಸುರರಿಂದೆ ನರರಿಂದೆ .. . ಆ 
ರಣಾಂಕಣವೆ:ಸೆದುದು (ಕಂಪ. ೩೨-೧೬). ಹಿಡಿವಡೆ : ಬಿಟ್ಟ ಕಣ್ಣು ಬಿಗಿದ 
ಹುಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟು ಗುಡಿಯ ಕೂಡಲಸಂಗಮದೇವ ಹಿಡಿ 
ವಡೆದ (94ರ. 609); ಹಿಂಡನಗಲಿ ಹಿಡಿಐಡೆದ ಕುಂಜ: ತನ್ನ ವಿಂಧ್ಮವ 
ನೆನೆವಂತೆ ನೆನೆವೆನಯ್ಕಾ (ಮುಖಪಾದೇ. ಐ. ೦೩೮-೩೦೩) ; ಬಟ್ಟೆಯೊಳು ಕಳ್ಳರಿಂ 
ಹಿಡಿವಡೆದನೋ (ಸಿದೃಕಾ. ೨-೪೩): ಭೂಪನಿಂ ಹಿಡಿವಡೆವಂದದಿಂ ಬೆದಣಕಿ 
ನಿಂದುದು ಹಂಸೆ ಸರೋಜಷಂಡದೊಳ್‌ (ನಳಕಂ. ೪9)- ಹಿಡಿಹಡೆ: ಪತಿ 
ಹಿಡಿಹಡೆಯೆ ಬಪ್ಪ ಪಡೆಯಂತೆ ಕಜುಗಳು ಹಾದಿಯೆಡೆವಜ್‌ದು ತಮಗೆ 
ತಾವೇ ಬಪ್ಪುದ೧ ಕಂಡು (೧ದ್ದಗಾ. ೨-೪೪). ([ಪಿಡ್ಮಿ-ಪಡೈ] 

ಪಿಡಿವಲೆ (ನಾ). ಒಂದು ಬಗೆಯ ಬಲೆ : ಪಿಡಿವಲೆ ಸೆಳೆವಲೆ . - . ಬಡಿವಲೆ 
ಬಲುವಲೆಗಾಅರು ಕೂಗಿ ಬೊಬ್ಬಿಡುತಲೈದಿದರು (ರೋಹತಶ. ೧೯-೦೬). 

[ ಪಿಡಿ, ಬಲೆ, 

ಹಿಡಿವಿಡಿ (ಕ್ರಿ). ಮುಷ್ಟಿಯನ್ನು ಬಿಗಿ ಹಿಡಿ: ಪಿಡಿವಿಡಿದು ಗುರ್ದಿದ 
ರವನ ಜೆನನ್ಮಿರಿಯುುವಂತೆ (ಕಾಲೂರ: ೦೬೬-೩೬೨) ; ತಡೆಯೆ:ನಲ್‌ ಕೇಳ್ವನೇಂ 
ದಡಿಗ ಪಿಡಿವಿಡಿಣ೨ (೫೨೦6. ೦೬೦-೩೮೦). (ಬಡ್ತಿ + ಪಿಡ್ಕಿ) 

ಪಿಡಿವೆಜು, ಪಿಡಿಪೆಜಿ (ಕ್ರಿ). ೧. ಸೆರೆ ಸಿಗು; ಬಂದಿಯಾಗು ; ವಶ 
ವಾಗು : ಪಿಡಿವೆತ್ತ ಕಳ್ಳನಂತೆ ಸಿಡಿಮಿಡಿಗೊಳ್ಳುತ್ತಿರ್ದುಂ (ಶಂಶತಂ, 
೨6-3೨0) ; ಪಿಡಿವೆತ್ತ ಇಳ್ಳೆ ನಂತೆ ತಲ್ಲಣಿಸಿ (ರರಾನ. ೦-೦೬6). ೨. ಪಡೆ: 
ಹೊಂದು: ಆಪತ್ತಂ ಪಿಡಿವೆತ್ತ ಕುಂಭಕರ್ಣಾದಿಗಳೊಳ್‌ ಮತ್ತೇನೊಡರಿ 
ಸುವರ*್‌ (ಕಂಉರೂ. ೦೪.೭೪). ಪಿಡಿಪೆಮಿ : ೧. ಎಮ್ಮರಸನಂ ಕೊಂದ 
ವನೂ ನೀಟಜ್‌ವೆಯಂಜದೆ ಪೇಟಲ್ಲದಿರ್ದೊಡೆ ನಿನ್ನಂ ಕೊಲಿಸಿದಸ್ತೆ 
ನೆಂದೊಡೆ ಭಯದಿಂ ಪಿಡಿವೆತ್ತುಮಾತನಿಂತೆ:ದ: ವೇಬ್ಹಿಂ (ವಡ್ಮಾಂ. ೦೪೨-೦); 


೫೬೧೩ 


ಪಿಡ್ಡ 


ಗುಣಹತ ಕರೆಯುಗ ಕಾಳಿಮೆಕಿಣಂಗಳೆಸೆದೀತನೊಳ್‌ ರಿಪ್ರಶ್ರೀ ಪಿಡಿವೆತ್ತ 
ಣಿಯರಮಜಲೆ ಪನಿತಶೋಷಣಸುಂಜನಬಿಂದುವೆಂಬ ಬಗೆಯೆಂ ಪಡೆಗುಂ 
(ಉಂಕಿತ್ರ. 8.09) ; ರಾಜ್ಯಕಾಲಂ ಸಲೆ ಬಾರಿಯೋಳ್ಳಿಡಿವುತ್ತ ಗಜವೃತಿಕರಮಂ 
ಕೇಳ್ದು (ಕಾಫಿಂತ್ರ. ೦೦೨). ([ಹಿಡ್ಕಿ ೪ ವೆಲು,) 


8 ಹಿಡಿಸು ' ಪಡಿಯಿಸು' ನೋ. 


16 


20 


ಪಿಡಿಹ, ಹಿಡಿಹ (ನಾ). ಹಿಡಿಯುವಿಕೆ ; ನಿಗ್ರಹ ; ಬಂಧೆನ: " ಬಂದಿ 
ಎಡಿಹ ' ಪರಾ. ಹಿಡಿಹ: "ನಿಗ್ರಹ ಪೀಡನಂ ಸ್ಪರ್ಶನಂ ಗ್ರಹಣ 
ಮೆನಲು ಹಿಡಿಹಂ ” (ಕುಂಗರಾ. ೮೩೦-೦೬). (ಪಡಿ 4 -ಹ್ಮ(ಎ- ಪೃ] 
ಪಡಿಹಾರ, ಹಿಡಿಹಾರ (ನಾ). ತುಂಬಿದ ಹಿಡಿ. ಕೈ ; ಭರ್ತಿಯಾದ 
ಮುಚ್ಚಿ : ಆರತಿಯನೆತ್ತಿದ ಮಹಾಸತೀಜನಕೆ ವಡಿಹುರದಿಂ ಪೊಂಗಳಂ 
ವಸ್ತ್ರೆಂಗಳಂ . .. ಮಹಾಭೂಷಣವ್ರತತಿಗಳನು ಆರಯ್ದ ಕೊಡಿಸಿ 
(ತನಿ. 5-0೬). ಹಿಡಿಹಾರ ; ನಲಿದು ಸಖೀಸಖವ್ರಜಕೆ... ಎತ್ತಿ 
ಪೊನ್ನ ಬಟ್ಟಲೊಳೆಆ್‌ದೀವ ಕುಂಕೊವುರಸಂ ಹಿಡಿಹಾರದಿನೀವ ಚೊಕ್ಕ 
ದಂಬುಲಮೆಸೆವನ್ನೆಗಂ ಸೆಜ್‌ದಳಂದು ವಿಲಾಸಿನಿ ತದ್ಧಿಲಾಸಮಂ 
(ಕಂದ್ರಪು. 6-9೬). [ಆ ಪಿಡ್ಮಿ) 
ಹಿಡುಕು (ಕ್ರಿ). ಚಿಮ್ಮು ; ಮಿಡುಕು ; ಚಡಪಡಿಸು (?) : ಬಿಜ್ಜೋದರಿ 
ಬರೆ ಕಂಡು ಕಂದರ್ಪಂ ನೆಲೆಮಿಂಚು ಮಿಂಚಿತವುವತಾ ಗೊಲೆನೂಂಕಿದು 
ಎಂದು ಸೈಪುಗೌಂಗುಗಳಬುಮಾ ಪೊಲವಿಡಿದುದು ಬಗೆಯಮಮಾ ಬಲೆ 
ಯೊಳ"್‌ ಕಣ್ತಾಳಿ ತೊಡರೆ ಪಿಡುಕುವುದಮವಮಾ ಎಂದು ನಿರವಿಸಿ (660. 
೬-೦೬೪). ' ಪಿಡುಗು, ' ಪರಾ. [?) 
ಏಡುಗ್ಮು (ಕ್ರಿ). ೧. ಸಿಡಿಲಿನ ಹಾಗೆ ೫ಡಿ. ಆಸ್ಫೋಟಗೊಳ್ಳು : 
ಅಂತು ನುಡಿದು ಕಾಯ್ದಿನೊಳ್‌ ಪಿಡುಗಿ ನಡನಡನಣುಗಿ , , . ಉಗುಟ್ಟ 
ನೆಸುರನುರಿವ ಪಟಾಗಳಂ (ಶಾಕಶಾ. ೬-೩6 ರ). ೨. ಸೀಳು; ಬಿರಿ; ಒಡೆ: 
ಉರ್ವರೆ ನಡುಗಿತ್ತಚಾಂಡಮೊಡೆದತ್ತು ನೆಲಂ ಪಿಡುಗಿತ್ತು ಸಪ್ತಸಾಗರ 
ವಬಡುಗಿತ್ತೂ (ಕಂಠಕಾ. ೨3-303) ; ಈ ಶಂಖಮನಿನ್ನುಂ ಪಡಿದೊಡೆ 
ಜಗಂ ಹಿಡುಗಿ ಕೆಡುಗು[ಕಾಾಂ. ಪಿಡಿಗಿ ಕೆಡುಗು, ಪಿಡಿಗಿಡುಗು] ಮೆಂದು 
೬ - - ಶಾರ್ಜಶಂಖಮನಿಟ್‌ಪಿ ನಾಗಶಯ್ಕೆಯಿಂದಿಟ್‌ದು ಪೋಷುದಂ 
ಕಂಡು (9ರ68ಶೇ. 9-46 ರ). 
ಪಿಡುಗ್ಳು (ನಾ). ೧. ಸಿಡಿಲು: ಗುಡುಗು ಜನರೆದೆ ನಡುಗು ಮೃಗಪತಿ 
ಯುಡುಗು ಬೀಳುವ ಪಿಡುಗು ಮಿಂಚಿನ ಕಡುಗು ಕತ್ತಿಯ ಬೆಡಗು ಮಳೆ 
ನೀರ್‌ ಕರಿಕರಾಯತದಿ (ಕೃಳರ್ಕಾ. ೨-೬೪): ಅವರೆ: . . . ಬಂದರೆ ಶತ್ರ್ರಗಳ 
ಪಾಲಿಗೆ ಪಿಡುಗು ಬಿದ್ದಂತೆಯೆ (ಕಾಂಕಾ. 8೩). ೨. ಕೇಡು; ತೊಂದರೆ; 
ಹಿಂಸೆ: ನಿನ್ನ ಸಂಪದಕೇ ಪಿಡುಗ ಚಂದೊಡ್ಮುವನು ಪಾತಕರೊಡೆಯನೆ 
(ಇಳಾ. ೩೭-೨೩); ನಮ್ಮೂ ರೊಳಗೆ ಪ್ಲೇಗು ಅಂತ ಈ ಊರಿಗೆ ಬಂದರ 
- ಇಲ್ಲೇ ತಿರುಕರ ಪಿಡ:ಗು (ಿಶುಗು. 08) ; ಅರ್ಚಕರು ಇದೇನೋ 
ಪಿಡುಗು ಬಂತೆಂದು ನಡುಗುತ್ತ (8ರೇಠ. ೦೪). ೩. ಪ್ಲೇಗು, ಸಿಡುಬು, 
ಕಾಲರಾ ಮುಂತಾದ ಘೋರವಾದ ಸಾಂಕ್ರಾಮಿಕರೋಗ,-ಅಂಟು 
ಜಾಡ್ಯ : ನಾರಣಪ್ಪ ಪ್ಲೇಗನ್ನು ತಂದ. ಅದು ಕಾಳ್ಗಿಚ್ಚಿನಂತೆ ಹರಡುವ 
ಪಿಡುಗು (ಸಂಸ್ಮಾರ. ೧೦೯); ಈ ಬರದೊಡನೆ ಅನೇಕ ಒಡುಗುಗಳೂ 
ಪ್ರಾರಂಭವಾದವು (ಳಳಶು. ೧೦೦): ಮೊನ್ನೆ ಮೊನ್ನೆ ನಮ್ಮಲ್ಲಿ ಟಾಯ್‌ . 
ಫಾಯಿಡ್‌ ಪಿಡುಗಾಗಿ ಎಷ್ಟು ಜನ ವೃಥಾ ಸಾಯಲಿಲ್ಲ? 
[ದೇ. ॥ ತಮಿ. ಪಿಟುಕು ; ತೆಲು. ಪಿಡುಗು) 
ಪಿಡುಗುಬೇನೆ (ನಾ). - ಪಿಡುಗ್ಯು ೩: ಆತನ ತಂದೆ ಪಿಡುಗುಬೇನೆಯಿಂದ 
ಕಾಲವಾದರ: (ಉರುಕು. ೭೪). [ಪಿಡುಗು * ಬೇನೆ) 


(9ಕನಾ, ೦). 


4 ಎಡ್ಡ (ನಾ). (ಉಕ) ಧಾನ್ಯವನ್ನು ಕೂರಿಗೆಯಿಂದ ಬಿತ್ತುವಾಗ ಬೇರೆ 


ಎಡೆಗೆ ಬೀಳದಂತೆ ನಾಳದ ಬಾಯಿಯನ್ನು ಮುಚ್ಚುವ ಬೆಣೆ: 


ಪಣ ೫೬೧೪ 


ಕೂರಿಗೆಯ ಬಾಯಿಗೆ ಪಿಡ್ನ ಹಾಕಿ ಬಿತ್ತದಿದ್ದರೆ ರಾಗಿ ಅಕ್ಕಡಿ ಸಾಲಿ 
ನಲ್ಲಿಯೂ ಬೆಳೆಯುತ್ತದೆ (9. [?] 

ಪಣ (ನಾ). ಒಂದು ಬಗೆಯ ಲೋಹ ; ಕಬ್ಬಿಣ: (೪). 

[« ಸಂ. ಪಿಂಡ?) 

ಪಿಣಕುಟಿ. ಪಿಣಕುಟೆ (ನಾ). (ಕರಾ) ಸಣ್ಣದು; ಚಿಕ ದು; ಎಳೆಯ 
ದಾಗಿ ಪೀಚುಪೀಚಾಗಿರುವುದು : ಅದು ಸಣ್ಣ ಪಿಣಕುಟಿಯಾಗಿರುವಾಗ 
ಕಂಡ ನೆನಪು, ಅದಕ್ಕೆ ಮದುವೆಯಂತೆ! (ಕುಠರು. ೩೩. ಪಿಣಕುಟೆ ; 
ಏಿಣಣುಟೆ ಎಂದೂ ಇರಲಿಕ್ಕಿಲ್ಲ. . . ಅದೂ ಚೊಚ್ಚಲು ಮಗು, ಎಂದೂ 
ಪಿಣಕುಟೆಯಂತೆ ಇರಲಿಕ್ಕಿಲ್ಲ (ಕಕ. ೦೦೪). - [ « ತುಳು. ಪುಣಕಟ" ] 

ಹಿಣಕುಟೆ " ವಿಣಕುಟಿ ' ನೋ. 

ಆಣೆ (ಕ್ರಿ). ಕಟ್ಟು; ಬಂಧಿಸು: ಅರಿಸಿನದಂತೆ ವೆಯ್ಯ್ವುಶ್ತಿ ಪಿಣಿದರ್‌ 
ಕಾಜಕಿಯಂತೆ ಕೊರಲಂ ಪತ್ತಿ ಕೊಯ್ಯರ್‌ ಗರಗಸದಂತೆ ಮೆಯ್ಕಂ ಕೊಣ್‌ 
ವರ್‌ (ರರ್ಮಾರ್ಕು. ೩-೩೩); ಶೀತವಂಯಖವೂಾಲಿ ತಾಂ ಸನ್ನಿಹಿತಂ ನಭ 
ಸ್ಮಳದೊಳೆಯ್ದಿ ರುಳುಂ ಪಗಲುಂ ನಿರಂತರಂ ತನ್ನ ಕುರಂಗಮಂ ಪಿಣಿದು 
ನಿಲ್ಲದೆ ಸುತ್ತಿ ಬರುತ್ತವಿಂರ್ಕವು (ಕಾರಪು. 9-94೩). 

(ದೇ. ॥ ತಮಿ. ಪಿಣಿ) 

ಪಿಣ್ಮಿ (ನಾ). ಜಡೆ; ಹೆರಳು : " ಪಿಣಿ ಬಟಲ್ಮುಡಿಯೊಳ್‌ * (ಕರ. 39). 
"ಏಣಿಲ್ಕ್‌' ಪರಾ. (ದೇ. $ ತಮಿ. ಪಿಣಿ) 

ಪಿಣ್ಮಿ .ಪಿಣಿಲ್ಮ್‌' ನೋ. 

ಹಿಣಿಲ್‌, (ಕ್ರಿ). ಜಡೆ ಹಾಕು,-ಹೆಣೆ : ಸರಿದ ನೀಲವಿಭಾಸುರಕುಂತಳಂಗಳ: 
ಒತ್ತಿ ಪಿಣಿಲ್ಹು ಪೂಸಿ ಪುಣುಗಂ . . - ಚಿತ್ತಜತಾಪಮಂ ಕಳೆವರೆಂದೊಡೆ 
ಕಾಂತೆಯರೇಂ ವಿಚಿತ್ರಮೋ (೦೪ರ. ೨-66). "ವೆಣೆ,' ಪರಾ. 

ಎಣಿಲ್‌,, ಪಣಿಲು,, ಹಿಣೆಲ್‌,. ಹಿಣಿಲು, (ನಾ). ೧. ಒಂದಕ್ಕೊಂದು 
ಹೆಣೆದುಕೊಂಡಿರುವಂತಹುದು,--ತೊಡಕಿಕೊಂಡಿರುವುದು: 
ಮೂಡಿಯಂ ಹಿಡಿದೆಟಚಹದವನಂ ವಮಡಿಯಿಸಿ ಮತ್ತವನ ಕರುಳ ಪಿಣಿಲಿಂ 
ದೆನ್ನಂ ಮುಡಿಯಿಸುವನೆಗು ಮುಡಿಯ ವಂಖಡಿಯೆಂ ಗಡ (ಕಂಕಣ. 
೬-9; ಕರುಳ ಪಿಣಿಲಂ ತೆಗೆವ ಪರ್ದುಗಳುವಂಂ (ರಾಡು. 8 ೩ರ); 
ಬಸಿಆಂ ವಪೊ:ಟ್ಮುಂ ಕರುಳ ಪಿಣಿಲ್ಲಳನುರ್ಚಿಯಂಂ (ಕಾರ. ೦೫೦). 
ಪಿ. ಹೆರಳು ; ಹೆಳಲು; ಜಡೆ: ಬಿಡೆ ಪಿಣಿಲಂ ಕುರುಧ್ವಜಿನಿ ತೊಟ್ಟನೆ 
ಬಾಯನೆ ಬಿಟ್ಟುದಂದು (ಶಂಶಶಾ, 9-000) : ಉಗುರಿಸಿ ಬೆಂಗೆ ಬಿಟ್ಟ ಪಿಣಿ 
ಲೊತ್ತಿದ ಬೈತಲೆ ಸಣ್ಣ ಪರ್ಬೂ (ಕಾನ. ೪-೬೬) ; ಬರಿಸಿ ಕಂಡು ಮನಂ 
ಗೊಂಡು ಕಯ್ಕೊಂಡು ಜೆಡೆಗೊಂಡ ಪಿಣಿಲಂ ಶಾನೆ ಬಿಡಿಸಿ. . - ಸುಖ 
ಮಿರಿಸಿ (9050. ೪-೪೩ 5); ಸಿಂಜಿನಿಯಂ ತೆಗೆದಿಟ್ಟ ಭಪುಪ್ತಮಾರ್ಗಣನ 
ಧನುಃಶಲಾಖಿ . - . ನಭೋಮಣಿಶುಚಿಯ ತೆಅ:ಬೆೊಳಿವ ಪದ್ಮಿನಿ ತಾನೆನಿ 
ಸುತ್ತೆ ತಾಳ್ಮ ಸನ್ಮಣಿ ಪಿಣಿಲಚ್ಚಮುತತ್ತಿ ಕನಕಾಂಬರದಿಂ ಕಮಲಾಕ್ಷಿ 
ತೋಣ-ದಳ್‌ (ಕಾ೨ಕೇ. 00-0೬), ಪಿಣಿಲ್ಮು : ೧. ಸೂರ್ಯೋದಯವಾಗಿ 
ಹೊಂಬಿಸಿಲು . - . ಪಿಣಿಲಾಗಿ ಹೆಣೆದುಕೊಂಡಿದ್ದ ಬಳ್ಳಿ ಹೊದರುಗಳ 
ಮೇಲೆಯೂ ಶುಷ್ಕಪರ್ಣೂವೃತ್ತವಾಗಿದ್ದ ನೆಲದ ಮೇಲೆಯೂ ಬಿದ್ದಿತು 
(ಕಾನೂರು. ಇ). ಹಿಣಿಲ್‌, : ೧. ಕರುಳ ಹಿಣಿಲಂ ಹಿಕ್ಕಿ ತಿಂದು ತೊಡೆ 
ಯಡಗನವುಡಿ ಬೆಸೆದು. (ಕಣ. ೬-೦೬). ೨. -ಹೂದುಖುಬಿನ 
ಹಿಣಿಲ್ಲಳ ದಂಡೆಗಳ ಮುುಮ್ಮೊನೆಯ ವಂಂಂಜೆಆಗುಗಳ 
ವನಿತೆಯರು ಬಳಸಿದರು (ಕೊರಂಾ. ೦-೦೬-೩೨).- ಹಿಣಿಲು, : ೨. ಏತಕೀ 
ಬಳೆಗೈಗೆ ಬಿಲು ಹಿಣಿಲೇತಕೀ. ಜೊಲ್ಲೆಹಕೆ ಚಲ್ಲಣವೇತಕೀ ಹೆಣ್ಣುಡಿಗೆಗೆ 
(ಕುವ್ಯಾಳ, 3೨.೨8); ಬೆಡಗಿನಿಂ ಹಿಣಿಲ ಹೊಸರ್ಪಯುಂದ ಶ್ಶಂಗ೦ಿ೩ 
(ತುರಂಗ. ೩೩.೩೦); ಓಿಣಿಲು ಪವಣಿಸದೆ ಬರಿ ಮುಡಿಯನ್ನೆ ಟ್ಟಿ 
ಕೊಂಡು (ಕಾಂ. ಎ). ೩. ಬಿಗಿದು ಸುಪ್ತಿದ ತಲೆಗೂದಲು ; ಮುಡಿ: 


ಪಿಣಿಲ್‌ 


ತಂರಂಬು : ಕಂಣಿದ ತೊಡರಿನ ಪೆಂಡೆಯದ ಡೋಣಿಯ ಬಿರುದರ 
ನೂಕುನೂಕೆನೆ ಹಿಣಿಲ ಬಾವುರಿಗಾಅರು . . - ಸಾರಿದರು (ಕಾವ್ಮಾರೀ. 
೪): ೪. ಹೆಣೆದಿರುವುದು ; ಜಡೆಯಂತಿರುವುದು : ಪಕ್ಕಗ-ಟೆಗಳ 
ತುಳುಕಿನುಗ್ಗಡಣೆಗಳ ಹಿಚಿವಿನ ಬಲುವೊರಜೆಗಳ ಬಾರಸ. ಕಲೆಗಳನ: ಬಿಗಿದು 
ಜೋಡಿಸಿದರುಬ್ಬರದ ವನಿದಗಜನ (ಕುಕ್ಮಾರ್ರೋ, ೩-3). ೫. (ನವಿಲಿನ) 
ಗರಿ; ಪುಚ್ಚೆ: ಸೋಗೆ: ಬಿಗಿದ ಹುಬ್ಬುಗಳ ಪೆಜಕಿನೊ:ಲ ತಿಲಕದ 
ನವಿಲ ಹಿಣಿಖ ಕಾ:ತಿಯಿಂದೆ. . . ತೊಳಗು- ಸುಧನ್ವನ . . - ಶಿರವ 
ಪಿಡಿದೆಶ್ತಿ ಕೊಂಡು (ಕೈರಿಳಾ. 0೩-80). "ಪೆಣಲ್‌ ' ಪರಾ. 
[ ಇ ಒಿಣಿಲ್‌,- / ತಮಿ. ಪಿನ್ನಲ*) 


೩೦ ಹಿಣಿಲ್‌, , ಪಿಣ್ಮೆ; ಪಿಣಿಲ್ಮು, ಪಿಳಿಲ್ಮು, ಹಿಣಿ, ಹಿಣಿಲ್ಕ್‌, ಹಿಣಿಲ್ಲು, 


20 


೩6 


86 


ಹಿಳಲು, ಹಿಳಿಲ್‌, ಹಿಳಿಲ್ಲು, ಹೆಣಲ್ಯು, ಹೆರಳ್ಳು (ನಾ). ೧. 
ಎತ್ತು, ಒಂಟೆ ಮೊದಲಾದ ಪ್ರಾಣಿಗಳ ಬೆನ್ನಿನ ಮೇಲಿನ ಡುಬ್ಬ,- 
ಇಣಿ : ಎತ್ತಿಂಗೆ ಪಿಣಿಲೊಪ್ಪಗುವೂಲ್ಲದೆ ಕೆಚ್ಚಲೊಪ್ಪದಾವಿುಗೆ ಕೆಚ್ಚಲೊ 
ಪ್ಲಗುಮಲ್ಲದೆ ಪಿಣಿಲೊಪ್ಪೆದು (ಠರಾಕ್ಕು ೬-೨38) ; ವೇದಾಂತಂ ಪಿಣಿಲ್‌ 
ತೀರ್ಥಸ್ಮೃತಿ ಸುಮಂತ್ರಂಗಳೇ ರೋಮ ಶಿವಾಗಮವೆ ಪ್ರಾಣಮಿಂತಾದಿ 
ವೃಷಭಂ ಮೆಟಕ್‌ದನು (ಕಂಠ್ಯ. 0೩-33)- ಹಿಣಿ,: ೧. " ಪಿಂಪಿಣಿ ' ಪರಾ. 
ಹೀಣಿಲ್ಮು : ೧. ಸಿಂಗರಮಾದ ಪಿಣಿವಿನಿಂದೆಸಿವ ವೃಷಪು:ಗವನೆಯ್ತುಂದು 
ದೊಂದು (ಕೂಶ್ತಸಾಂ. ೨-೩8). ೨. ಬೆನ್ನು: ಸೊಕ್ಕಾನೆಯ ಪಣಿಲಿ:ದಿಳು 
ಏದರಾ ಚಿಕ್ಕಜವ್ವನದ ಚಿನ್ನಿಗನಾ (ಶ್ರಠೂಃ. ೨-90), ಅನ-ರಾಗದಿಂದಾ 
ಖಗನು ಮನುಜೇಶನ ತನ್ನಯ ಪಿಣಿರೊಳಗಿಟ್ಟಾ ಘನ -ತಾರ್ಗಕೆ ಲಂಘಿಸಿ 
ದನು (ಶ್ರೀಂ. ೩-೦೪). ಹಿಳಿಲ್ಲು: ೧. ವೆಗಲುರಪುಚಕ ಖುರ 
ಕೋಡು ಕಾಲ್ಮಣ್ಮೊಗ ಪಣೆ ಪಚ್ಚಳ ಪಿಳಿಲು ಸೊಗಯಸೆ ಮೆಜದ ನಂದಲ್ಲಿ 
ಲಾಲಾಯಗಳಗಲದೆ ಕಾಡೆಮ್ಮೆವಿ:ಡು (ಕುರಾಶಾು. ೨೩-೩೦). ಹಿಣಿ: ೧. 
“ ಅಂಸಕೂಟಃ, ಕಕುತ್‌-ಈ ೨ ಹಿಣಿ[ಉಾಣಾಂ. ಹಿಣೆಲು) " (ಜಂಯು. 
೪9-000). "ಇಣಿ' ಪರಾ. ಹಿಣಿಲ್ಕ್‌ : ೧. "ಹಿಣಿ[ಲದು) ಕಕುದು” 
(ತ್ಹೂಕೋ. 6-0). ಹಿಣೆಲ್ಮು : ೧. “ಅಂಸಕೂಟ, ಕಕುತ್‌ ಈ 
೨ ಹಿಣಿಲು (ಶಾಕಾಂ. ಕಿಣಿ)" (ಕರಾಡ 99-000) ; “ ಹಿಣಿಲು ಕಕುದ: ” 
(ಈಗಾ. 8-೨); ಗೂಳಿಯ ಹಿಣಿಲುತಿರೆ ಹೆಗಲವರಿಗೆ, ಮಂಡಿಯ 
ಮುಟ್ಟುವ ತೋಳ್‌ದಿಂಡು (ಅಹಲೆ. ೪೬-೦೬). ಹಿಳಲು : ೧. “ ಎಹಃ।, 
ಅಸ್ಮಸೃಂಧಪ್ರದೇಶಃ ಈ ೨ ಎತ್ತಿನ ಹೆಗಲ ಹೆಸರು, ಎತ್ತಿನ 
ಭುಜಶಿರಸ್ಸು, ಹೆಗ್ಗತ್ತು. ಹಿಳಲು ” (ಯ್ಮಂತಿ. 36೩). ೩. ವಂಣ್ಣಿನ ದಿಬ್ಬ, 
ಎಗುಡ್ಡ (?) : ವೊಡವಿನ ಹಿಳಲ ಮೇಲೆ ಮಣಇಲ್ಲ:ನಾಯಕನ ಮೂಲವಾಗಿ 
ಆಳುಶಿದ ಹಿತಿಅ ಮೇಲೆ ಕಾಯಕನಿಯ ಶ್ರೀಪಾರಿ[ವ]ದೇವರಿಗೆ ದೇ ನಪೂಜೆಗೆ 
ಶ್ರೀಗಂಧಕ್ಕೆ ... ೪ ಹಣವ ಆಚೆದ್ರಾರ್ಕಸನ್ಮಯಿಯಾಗಿ ನಡೆಸಿ (ಹೋ) 
ಹೆನೆಂದು ಮಯಿಲುನಾಯಕ ಮಾಡಿದ ಧರ್ಮ್ಮ್ಮ (4೩. 1, 80-98; 24323). 
ಹಿಳಿಲ್‌: (೪). ಹಿಳಿಲ್ಲು : ೧. ಅತೀತವಪ್ಪ ಪರಶಿವನು ಬಸವಣ್ಣನ ಹಿಳಿಲ 
ಕೆಳಗೆ ಸೂಕ್ಷ್ಮರೂಪಾಗಿರ್ಪನು ನೋಡಾ (9850. ೦66-690) ; ಅತ್ಯುನ್ನತ 
ವಾದ ಹಿಳಿಲಿನಿಂದ. ಒಪ್ಪು ತಲಿರುವ ಮಹಾವೃಷಭದೊಡನೆ (ಕೃಕಾಳೆ. ೪೬). 
ಹೆಣಲ್ಕು : ೧. ಸಹಸ್ರ ಕವಿಲೆಯಂ ಕೊಡುವಂ ಕೊಳಗುವಂ ಹಲು 
ಬೆಳ್ಳೆಯ(೦)ಲುಂ (ಕೋಳ. ೧೯೩೦, ಮುರೈ೦ಿತಾಳ್‌. 4-೦೯; 1093). 
ಹೆರಳಂ, : ೪. ವೀಣೆ ಮುಂತಾದ ತಂತೀವಾದ್ಯಗಳಲ್ಲಿ ನಾದವನ್ನು 
ಹೆಚ್ಚಿಸುವುದಕ್ಕಾಗಿ ಅಳವಡಿಸಿರುವ ಬುರುಡೆ: * ಕಣಭೆಃ, ಪ್ರಸೇವಕಃ 
೨ ವೀಣೆಯ ಹೆ೨ಳನ ಹೆಸರುಗಳು” (ಓಡ್ಗೀತಿ. ೩. ಇಲ್ಲಿ ಕ.ಳಸಹಿತ 
ವಾದ ಶಬ್ದ ಸ್ವತಂತ್ರವಾಗಿ ಸಿಕ್ಕುವುದು ಇತ್ತೀಚಿನದಾದ-ದರಿಂದ 
* ಣ' ಸಹಿತವಾದ ಶಬ್ದವನ್ನೇ ಪ್ರಧಾನಉಲ್ಲೇಖವಾಗಿ ಪರಿಗಣಿಸ 
ಲಾಗಿದೆ. 


ಪಿಣಿಲಿಜ 


ಪಿಣಿಲಿಅೌ, ಹಿಣಿಲಿಲ್‌ (ಕ್ರಿ). ೧. ಒಂದಕ್ಕೊಂದು ಹೆಣೆದುಕೊಳ್ಳು : 
ಮಲ್ಲಿಕಾಲತೆಯ ಮುಗುಳು ಡಿಗಳೊಳಂ ಚೆಂಪಕಲತೆಯಲರ್ಗುಡಿಗಳೊಳಂ 
ಪಣಿಲಿಬಿದು ಪೆಣೆದು ಪರ್ವಿ ಪಸುಸಿವ ಪೊಂಬಾಬಟಿ'ಯ ಕಂಬಂಗಳೆ 
ತುಜಿಂಬಿನೊಳ' ಬಳ್ಳಳ ಬೆಳೆದ ಮೃದ್ವೀಕಾಲತೆಯ ಕೂಂಯ ವಾಗ 
ಕಮನ ರಶಿಯ ವಿವಾಹಕ್ಕೆ ಜೈತ್ರನೆಂಬ ಚಿತ್ರಕಂ ಬಣ್ಣಮಿಟ್ಟು ಶಿಣ್ಣಂ 
ಸಮೆದ ಪಳುರ್ವಂದರಂದದಂತಿರೆ (ಅನಂಫೆ. ೬-೦೦ 8). ೨. ಜಡೆಹಾಕಂ; 
ಹೆಳಲು ಹಾಕು : ನೀಲಪಟದಿಂದೊಲಿದು ಚೆಸ್ಲಣವನುಟ್ಟಲ್ಲಿ ಲೀಲೆಮಿ: 
ಕೇಶನು೨ ಪಿಣಿರಿಜಸಿದುಕೊುಡಲ್ಲಿ (ಕವಸಂ. ೩6-೪): ರಸನರ್ಧನಂಗಳ: 
ಬಿಸುಟಿಸುವಣ್‌ ಪಿಣಿ೨ಆ್‌ದು ಕೇಶವಂ ಕಾಸೆಯನುಟ್ಟೊ (೦೫೦. ೪-೩೦). 
ಹಿಣಿಲಿಆ್‌ : ೧. ಹೆಣಗಿ ಒಣಿಲಿಅದಭ್ರದಲಿ ಸಂದಣಿಸಿ ಕಣೆ ಕೈಕೊಂಡ 
ದಂಬರಮಣಿಗೆ ನಡೆದ:ದೊ ತಿವಿರರಂಜನ ದುಡು ಮಂಡಳಿ (ಕುಪ್ಮಾಳ್ಳೀ 
೪-0೬). ೨. ನಿರ್ಮಳಬ್ರಹ್ಮಚಾರಿಗಳ ಬಿಗಿವ ಪುಶವೋ ನಾರಿ ಹಿಣಿಲಿಅಿದ 
ಕೇಶವೋ (೩305ಶು. 8೩) : ಧರಿಸಿ ದಿವ್ಮಾಂಬರವ ನಿಡುಕೇೇಶವಂ 
ಹಿಣಿಲಿಟ್‌ದು (3 0 ಎಷ್ರಿ. 6-೩೩). [ ಪಿಣಿಲ್ಮ್‌, ಇಲ್ಮಿ | 

ಪಿಣಿಲು, ಪಿಣಿಲ್ಮ್‌' ನೋ. 

ಏಣೆಲ್ಲು " ಪಿಣಿಲ್ಮ್‌' ನೋ. 

ಪಿಣಿಲೇಜ್ಕು (ಕ್ರಿ). *ಪಿಣಿಲಿಅ್‌ ೧: ಪಂಚಾಯುಧದ ಮಲ್ಲಿಗೆಯ ತೊಂಗಲ 
ಸೆಜಿಂಗು ನಾಂದು ಪಿಣಿಲೇಜಿದೆಬಲ್ಹಿದ ವೇಣಿಯೊಳ್ಳೆಣೆದು ಮಿಂಚಿನ:ಚೆ 
ವೆರಸು ಕಾರ್ಮುಗಿಲ ಬಿಟ ಕಾಲೂಜದಂತೆ ಮೇಲೆ ಮೆಜಯೆಯುಂ 
(ಅನಂಜ್ಞ. ೨-೨೯ ನ). (ಪಿಣಿಲ, ೬ ಏಟ್ಮು (ಎ ಏಜ) 1] 

ಪಿಣಿಲೇಜ್ಮು (ಕ್ರಿ) - ಡುಬ್ಬದವರೆಗೂ ಏರಂ, _ ಬೆಳೆ ; ಬರಿಗುಡಂ ಪಿಣಿ 
ಲೇಟ ರೋಮವ:ಂಡಿದಿರ್ಬೆನ್ನಾಗೆ ವಖಂಗಾಲಗಲ್ಪರೆ . . . ಕೋಟ್ಕುಟ್ಟಿ 


15 


20 


ಪೆರ್ನೊರೆ ಸೂಸುತ್ತಿರೆ ಭೀಕರಂ ಸೊಗಯಿಸಿತ್ತುತ್ಕೇಕರಂ ಸೂಕರಂ 
(ತಂದ್ರು. -೬ಂ). ([ಪಿಣಿಲ್ಕ್‌ ೬ ಏಜ್ಮು (ಎ .ಐಜು) ] 

ಪಿಣಿಲ್ಲಂಡ (ನಾ). ಹಿಣಿಲಿನ ಮಾಂಸಖಂಡ ; ಹೆಗಲಿನ ಮಾಂಸ : |೩ 
ನೊರೆವೀಟಲ್‌ ದಾಡೆಗುಟ್ಟುತ್ತೆ ರಡುಬರಿ ಏಣಿಲ್ಲಂಡಮುಂ ಪೇಟ 
ಕೊರ್ವಿ೨ ಬಿರಿಯುತ್ತುಂ  ಲೋಹಸೂಚೇಸಮಸಮುಚಿತರೋಮೋತ್ಯರ 
ಸೃಂಧಭಾರೋದ್ದುರನ್ರಾಸ್ಯಂ ಪಿರಿದಾಶ್ಚರ್ಯಕ್ಕೆ ಪಕ್ಕಾಗಿರೆ 
ನೆರೆದು ಸಮಖುತೇನರ» ಸೂಕರೌಘ? (ಕಾಂತೀಕೃ. ೩-6೬). 

[ಪಿಣಿಲ + €ಂಡ್ಕ] 30 


ಹಣೆ (ಕ್ರಿ). (?): ನೆಗಬ್ಹ ಮಾರ್ಗ್ಗದೆ ಗೆಲ್ಗುಮೆ ಪಿಣೆದಲ್ಲಿ ಕೀರ್ಶಿ 

ನಾರಾಯಣನ (ಎಳೆ, 11, ೦೩೩-೦೪೯ ; 96). 
[೧ ಇದು ' ಪೆಣೆ' ಎಂಬುದರ ಅಪಲಿಖತವಿರಬಹುದು] 

ಹಣ್ಣ (ಗು). ತೋರವಾದ; ದೊಡ್ಡ ಗಾತ್ರದ: ಬಣ್ಣವಣ್ಣಿಗೆ 
ಯಜವೆಯ ತೊಟ್ಟಿಲೊಳಿಟ್ಟು :ಣ್ಣ ಸವಿಯ ಸೂಜಕಿಗೊಂಡು ಪಿಣ್ಣ 
ಕುಚೆಯರು ಜೋಗುಳವಾಡಿ ತೂಗುವ ಬಣ್ಣಿಗೆ ಬಯಲಾದ: ದಕಟ (ಶರ೯ಶ್ರ. 

[ಆ ಪ್ರಾ. ಪೀಣ, / ಸಂ. ಪೀನ) 

ಪಣ್ಮಾಕ (ನಾ). ೧. (ಎಣ್ಣೆ ತೆಗೆದ ಮೇಲೆ ಉಳಿಯುವ) ಹಿಂಡಿ: 
ಚರಟ ; ನಿಸ್ಸಾರವಾದ ವಸ್ತು : ವಿವಿಧಸರಸಾನ್ನವನು ಪಿಣ್ಕಾಕವನು 
ಸರಿಯೆಂದುಂಡು . . . ನೆಐವೆನಿಪ ಚೀನಾಂಬರದನೊತ್ತುವ ಕಡಿನವಲ್ಕಲವ 
ಸರಿಯೆಂದವನಜಗರವ್ರಶಿಯ:ಹನು (*ನ್ಮಕಾಂ. 8-೩೦); ಶಿಲವ ಮಂಥನಿಸೆ ತೈಲ 
ಪಿಣ್ಕಾಕ ಬೇಜಾದವೊಖ: ಸ್ಥ)ತಿಯಾವಂಥನದಿಂ ಲೌಕಿಕಾಚಾರ ತೊಲಗಿ 
ಲಿ:ಗಾಚಾರವಂಗಕ್ಕೆ ಪ್ರತ್ಯಕ್ಷವಷ್ಟುದಆ:ವಿನ ಮಧನದಿಂ (480. 06 $) । 
ಸಾರಿ ದಡವನು ಬಳಿಕ ವನದೊಳಗುರಯಿದು ತಂದೆಲಟಿಹಣ್ಣನು ಸೇರಿಸು 
ತ್ತಿಂಗುದಿಯ ವಿಣ್ಮಾವನು ಜತೆಗದರ (ಕಾರೂಸು. 3-8-00,. ೨. ಹಾಲು 
ಮಡ್ಡಿ ಮುಂತಾದ ಸಿಂಗಂಧದ್ರವ್ಮ. [ಸಂ] 


00-8೪). 


40 


68 


೫.೬೧೫ 


ಪಿತೂರಿಗಾರ 


ಪತ (ನಾ). ತಂದೆ; ಅಪ್ಪೆ : ಸ್ವಧರ್ಮದಲ್ಲಿ ಗಳಿಸಿದ ೭ತನ ಧನವ 
ಅಧರ್ನೂದಲ್ಲಿ ಕೆಡಿಸು.- ಸುತನಂತೆ (ಅತವ. 3೦), ಶ್ರೀವ:ತೆಯರಸನೆ 
ವಿಸುಲರಾಜೀದಪೀಠನ ಪಿತನೆ . . . ಕಾವುಬಾನತಜನದ ಗದಗಿನ ವೀರ 
ನಾರಯಣ (ಕುವ್ಮಾ. 0-0): ಹಿಶನ: ಕೋಪಕೃತಾಪ೦ಾಧಯುತನೆಂ 
ಕೊ:ದಿಕ್ಕಲೆಂದಾ ಮಹಾಮುಶಿ ಕೈಕೊಂಡು ಕುಠಾರಮುಂ ಜಡಿಯೆ 
(ಬೈತಎ. ೬-೦೬)- [ಆ ಸಂ. ಪಿತೃ) 
ಪಿತರ (ನಾ). ಸ್ವರ್ಗಸ್ಮನಾದ ಹಿರಿಯ ; ಪಿತೃ : ನೆಗಬಕ್ಕಯ ಬೀರರೆಲ್ಲಂ 
ಬಡವರ ಪಿತರೆರಂತೆ ಮಿಳ್ಮಿಳ ನೋಡುತ್ತಿರೆ (ಶಂಶರಾ. ೩-೩೩ ವ), ಮುನ್ನಿನ 
ಭವದೊಳ? ಕುಡದರ್‌ ₹ಣ್ಬಡಿನೊರ್ಗ ಧೃಶಿಗಿಡೆ ಬಡವರ ಪಿತರರಂತೆ ಮಜು 
ಗುಶ್ತೀರ್ತಂ (ಕಾಣ್ಕೆ: 060); ಎರಾತರರುಂ ಪಿತರರುಮಾ ಭ್ರಾತರರುಂ 
.- ೬ * ಎಲ್ಲರುಂ ಸಲೆ ಸೈಶಿರ್ವರ್‌ ಜವನನಾಶುಮೇಂ ಬಾರಿಪರೇ (ಕಲ್ಮಾಶು. 
633 ಶ್ರಯೋ). (ಸಂ. ಹಿತೃ) 
ಹಿತಲಾಟ : ಪಿತ್ತಲಾಟ ' ನೋ. 
ಪಿತಾಜಿ (ನಾ). (ಗೌರಬಾರ್ಥದಲ್ಲಿ) ತಂದೆ : ವಿಜಯದಾಸ ಹೊರಗಿನಿಂದ 
ಬಂದವನೆ ಪಿತಾಜಿಯ ವಿಚಿತ್ರರೂಪವನ್ನು ನೋಡಿ-ನೀನು ಅತ್ತೆಯಾ 
- ಎಂದು ಕೇಳಿದನು (ಕಂಬು. 6). " ಅಪ್ಪಾಜಿ' ಪರಾ. 
[ ಆ ಓತ « - ಜಿ) 
ಪಿತಾಮಹ (ನಾ). ೧. ತಂದೆಯ ತಂದೆ ; ಅಜ್ಜ; ತಾತ: "ತಂದೆಯ 
ಪಿತ ಪಿತಾಮಹಂ ” (ಕುಂಗಳಾ. ೯೩-0೪), ನೆಗಟ್ತಿಯ ಪುರುಷೋತ್ತಮನ 
ಪಿತಾಮಹುಗೆ ಶೂರಂಗೆ ಮಗಳ್‌ ಮತ್ತಗಜಗಮನೆ ಯದುಮಶೋತ್ತಮೆ 
ಯೆನೆ ಕುಂತಿ ಕು:ತೀಭೋಜನ ಮನೆಯೊಳ್‌ ಬಳೆಯುತ್ತಿರ್ಪನ್ನೆಗೆ: 
(ಕಂಶಠಾ. 0-66) ; ಧೀರನಿಧಿ ಬಿಟ್ಟಿದೇವನೊಳೋರಗೆ ಬಲ್ಲಾಳನಿಂತು 
ನರಸಿ:ಹಸುತ:ಗಾರೆಣೆ ಗಗನಂ ಗಗನಾಕಾರಮೆನಲ್ಪಮ್ಮೊಳೆಣೆ ಪಿತಾಮಹ 
ಪೌತ್ರರ್‌ (ಹುಕೋಕ ೨-೦೩) ; ಎಲೆ ಭೂಪ ನಿನ್ನ ಪಿತಾಮಹರು ಹಿಂದಕೆ 


ವಡುನಿಶಾಪದಿಂದಳಿದು ಭೂತಂಗಳಾಗಿರ್ಪರೆನಲು (ಶ್ರೌಠಣ. ೨-೪೩). 
೨. ಬ್ರಹ್ಮ: "ಬ್ರಹ್ಮಾ, ಸ್ರಸ್ಕಾ. ಧಾತಾ, ಪರಮೇಷ್ಮೀ, 
ಪದ್ಮಭೂಃ ಹಿತಾವ:ಹಃ, ಜಗತ್ಕರ್ತಾ, ವಿಶ್ವಾತ್ಮಾ, 
ಕವುಲಾಸನ।_.ಈ ೨೦ ಬ್ರಹ್ಮನ ಪೆರ್‌” (ಹಂಡು. ೨-೬) ; ಬಣ್ಣಿಸುವ 
ಪಿತಾಮಹಃ ಗಮರಿದೆಗ್ಗ ಮೊಗ್ಗೆ ನಿನಗಮದೆನಗಂ (ಕಾಂಠಿತ್ರ. ೦-೬೦) 


ಚ.ಧರತ್ವಮಂದು ಸಫಲಂ ... ಆ ವಿಕ್ರಮಸಾಲ್ವನಂ ಶವಿಸಿದಂದಿದ 
ನಾನಜ್‌ದೆಂ ಪಿತಾವ:ಹಾ (ಜಗವ. ೦-೬೩); ಶ್ರೀಮುದಗಜಾನೆಯನಕ್ಕೆರವ A 
ಪಿತಾಮಹಾದಿ ಸುಪರ೯ಸಂಕುಳನಮಿತಖಾದಾಬ್ದ . °- ಕೃಷಾವದನಂ 
(ಕುಳರಾ- ೦೦), ೩. ರಾಜ; ಅರಸ. ೪. ಬೇರೆಯವರ ಮನಸ್ಸಿನ 
ಲ್ಲಿರುವುದನ್ನು ತಿಳಿಯುವವನು : "ಧಾತೃ ಭೂನಾಥ ತಾತ ಮನೋಃ 
ಜ್ಞಾನಿ ಹಿತಾ::ಹುಹ್ವಯಂ (ಹನ. ೨೩). [ಸಂ.) 
ಪಿತುಮೆ (ನಾ). ಒಳಸಂಚು; ಕುತಂತ್ರ; ಪಿತೂರಿ: ನಿಜಸಂಸ್ಕಾ 
ದೊಳಿರ್ಪ ಕ:ಹಕಿನಿಯೋಗಿಗಳೊಪರ್ಚಿವ .ಪಿತುಮೆ[ಣಾಣಂ. ತಎರಿ]ಯಿು 
ಜಯಪುರವರ್ಶಿಯೆಸಿಸುವ ಮುಜಬರಖಾನ: ತೆರಳ್ವೆ (ಕೆಳವ್ಮೆ. 4:48); 


u 


ಜಾನಂತಶರಾಯಂ ಪತಂಟಿಯ ಮೋಲೆ ಖವಾಸಖಬಾನನು ಕೊಲಿಹ ತಾನೇ 
ಪಖಖ್ಯನಾಗಿ ಪಾತುಶಾಡಿಯ ಬದ:ಕುಗಳು ನಡೆಸಿದು (ಕಳಿತ. ೪-೩€)- 


[ «ಮರಾ. ಫಿತವಾ, ಫಿತಾವಾ) 
ಪಿತೂರಿ . ಫಿತೂರಿ' ನೋ. 
ಹಿತೂರಿಗಾರ (ನಾ). ಒಳನಂಚನ್ನು ಹೂಡುವವನು ; ಸಂಚುಗಾರ ; 
ಮೋಸಗಾರ : ಇಂದಿನ ಫ್ರೆಂಚಿ ಜನಾ:ಗದವರಷ್ಟು . . . ಪಿತೂರಿಗಾರ 
ಜನ ಈವರೆಗೆ ಯಾವ ರಾಷ್ಟ್ರದಲ್ಲಿರುೂ ಹುಟ್ಟಿಲ್ಲ (ಕೃತ್ಮಳೂ. «೭)- 
[ಪಿತೂರಿ (ಎ ಫಿತೂರಿ) + - ಗಾರ (ಆ -ಕಾಅ)] 


ಪಿತೂರಿವ್ಮಾಪಾರ 


ಪಿತೂರಿವ್ಕಾಪಾರ (ನಾ). ಒಳಸಂಚಿನ ವ್ಯವಹಾರ : ಇದೆಲ್ಲ ಪಿತೂರಿ 
ವ್ಮಾಪಾರವಾಗಿಯಿದೆ (ಕ್ಕ ಎರ. ೬೪). 
[ಪಿತೂರಿ («ಎ ಫಿತೂರಿ) 4 ವ್ಯಾಪಾರ) 
ಪಿತೃ 'ನಾ). ೧. ತಂದೆ; ಪಿತ: " ಜನಕನಾ ಪಿತೃ ವಪ್ತೃ ತಾತನೆನೆ 
ತಂದೆ” (ಕುಂಗಳಾ, 0-6) ; ಪಿತೃಮರಣಜಾತದುಃ।ಖನುನೀಗಳ" ಮುಜಿಕಿದು 
ಮನಂ ನೀರ್ಗುಡಿಯಲ್‌ ಮಜುಗಿದಷುಮು (೪ಾದಂಠೂ. ೦%); ಪಿತೃ 
ಪವನಂಜಯಂ ಖಚರವಲ್ಲಭನಂಜನೆ ಪೆತ್ತ ತಾಯ್‌" ಮಹಾಸತಿ ಹನು 
ಮಂತನೆಂ ಪೆಸರೊಳಾ೦ (ಕಂಣಾರೂ. ೧೦-೩) ; ಪಿತೃ ಕೃತಕೃತ್ಯನಾಗೆ 
ಪಸವಂ ಜನಸುತತಿ ನೀಗೆ ಶತ್ರುಸಂತತಿ ತಲೆವಾಗೆ . . . ತಳೆದಂ ಭುವನ 
ಪ್ರಭು ರುಜ್ಯಲಕ್ಷ್ಮಿಯಂ (ಅಕೃತ. ೦-೨) ; ಪಿತೃಸಮೋಭ್ರುತ ಎನಿಪ್ಪುದು 
ಶ್ರುತಿಎಚನವು (ಕುಠ್ಕಾಳ, ೦೩-೨೦). ೨. ಹಿಂದಿನವನು ; ಪೂರ್ವಜ: 
ಏತೃಗಳ:ಪಾರ್ಜಿಸಿಟ್ಟ ಸಿರಿ ಜವ್ಮನದೇಟಕ್ಕಿ ಪೆಅಂಗಿಲ್ಲೆನಿಪ್ಪತಿಶಯ ರೂಪು 
ಶಕ್ತಿಗಳಿವಲ್ಲವೆ ಹಾನಿಯ: ಬಳ್ಳಿವಳ್ಳಿ (ಕಾರಂಫೂ. ೩೩9). ೩. ಸ ಕರ್ಗಸ್ನನಾದ 
ಹಿರಿಯ : ಪಿತೃ ಪಿತಾಮಹ ಪ್ರಪಿತಾಐಂಹರೆಂಬ ಮೂರುವಿಧ ಪಿತೃಗಳಿಗೆ 
ಅಧಿಪತಿಗಳು ವಸುಗಣಿ, ರುದ್ರಗಣ, ಆದಿತ್ಮಗಣ ಎಂಬ ಮೂರು ಗಣಗಳು 
(ಹಚಾರೆ. ೦೪-೦ ಕಾತ್ರರ್ಯ) ; ಪಿತೃಭಕ್ತಿವಿಹೀನರಾದ ಸಂಕರಸಂತಾನದಿಂದ 
ಪಿತೃಲೋಕದಲ್ಲಿರುವ ಪಿತೃಗಳು ಲುಪ್ತಪಿಂಡೋದಕರಾಗಿ ನೆರಕಗತರಾಗು 
ತ್ತಾರೆ (ಕಾಕರ. 009) ; ಮುಕ್ತಿಯೋಗ್ಯರಲ್ಲಿ ದೇವ, ಮನುಷ್ಯ. ಪಿತೃ, 
ಚಕ್ರವರ್ತಿ. ಮನುಷ್ಕೋತ್ತಮ ಎಂದು ಐದು ವಿಧಗಳು (ಹತಾ: ೨6೬). 
೪. [ಜ್ಯೋತಿ] ಮಖಾನಕ್ಷತ್ರದ ಅಧಿದೇವತೆ. ೫. ಮಖಾನಕ್ಷತ್ರ : 
ಪಿತೃ ಮೂ: ಪೂರ್ವೆ ವೈವಸ್ತೃತಮಿನಿತುಮವುಗ್ರಂ (ಲೋಕೋಪ. ೦-€)- 
[ಸಂ.] 
ಪತೃಯಣ (ನಾ). ದೇವಯಣ, ಯಷಿಯಣ, ಪಿತೃಯಣಗಳೆಂಬ 
ಯಣತ್ರಯಗಳಲ್ಲಿ ಒಂದು; ಮನುಷ್ಮನು ಸಂತಾನವನ್ನು ಪಡೆದು 
ತನ್ನ ಪಿತ್ಪಗಳಿಗೆ ಸಲ್ಲಿಸಬೇಕಾದ ಯಣ : ಪಿತೃಯಣ ಗುರಂಯಣ 
ದೇವಯಣ ಇತ್ಯಾದಿ ಎಲ್ಲ ಯಣದ ಭಾರವನ್ನು ನಿಮ್ಮೊಬ್ಬರ ತಲೆಯ 
ಮೇಲೆ  ಹೊರಿಸಬೆ:ಕಾಗುತ್ತದೆ (ಜೊತ. " ಯಣತ್ರಯ ' 
ಪರಾ. [ ಸಂ.) 
ಪಿತೃಕರ್ಮ (ನಾ). ಸ್ವರ್ಗಸ್ಥಾರಾದ ಹಿರಿಯರಿಗೆ ಪಿಂಡ ಮುಂತಾದು 
ವನ್ನು ಅರ್ಪಿಸಂವಿಕೆ; ಶ್ರಾದ್ಧ: ಪರಂಪರುನುಗತವಾದ ಸತ್ಸಂತಾನ 
ದಿಂದಲೇ ಪಿತೃಕವರ೯ಗಳು ನಡೆಯಬೇಕು (ಳಾ05. ೦೦೨). 
[ ಸಂ. ವಿತೃಕರ್ಮನ*) 
ಪತೃಕಾನದ (ನಾ). 7ಂಡುಗಾಡು; ಶ್ಮಶಾನ : ಪಿತೃಕಾನೆನಗಳಲಿ ದೇವಾಲಯ 
ಗಳಲಿ ಜನಿಸಿದುದ್ಧ ಐ:ರಾಜಿಗಳು ಸಲ್ಲವು ವಿವ:ಹಕ್ಕಿ (ಕಿಮ್ಮಳ.. 6-84). 
(ಸಂ. 
ಪಿತೃಕಾರ್ಯ (ನೂ). - ಪಿತೃಕರ್ಮ : ಅಂಧನೃಪಃಲ ವಿದುರಗೆ ತಿಳುಹಿದನು 
- ಕೊಳುಗುಳಕೆ ಮೋದಪೆಯಲ್ಲಿ ಕೃಳಿಗೆ ಹಿತೃಕಾರ್ಯಗಳ 
ವಪರಾಡುಎದೆಂದಾ ನಿಯಮದ (ತಿಮ್ಮಸ್ವೀ. ೧-೪೦)- [ಸಂ, ) 
ಏತೃಗ್ರಹ (ನಾ). ಸ್ವರ್ಗನ್ನರಾದ ಪಿತೃಗಳಿಂದ': ಉಂಟಾಗುವುದೆಂದು 
ನಂಬಲಾದ ಪೀಡೆ: ಎಳ್ಳು, ಉದ್ದು, ಬೆಲ್ಲ ಇವುಗಳಲ್ಲಿ ಪ್ರೀಶಿ, ಅಪರ 


5 


೨೩೨).- 


ಬ ಗಜಾ ಛ 
ನಿಜ ಕ್ಸ ಯ ಲರ್‌ 


ಕೃತ್ಯದ ವ್ಯಾಪಾರದಲ್ಲಿ ಪ್ರೀತಿ, ಶಾಂತನಾಗಿಹಣ. ಪೂರ್ವ್ವಹ್ಞದಲ್ರಿ ಸುಮ 
ಸಿದ್ದು ಅಪರಷ್ಣದಲ್ಲಿಯೇ ಸಂಚಿಂರವ ಮಾಡುವಂಣ ಈ ಲಕ್ಷಣಗಳುಂಟಾಗಿ 


ಹುದು ಪಿತೃಗ್ರಹವೆಂದಜುವುದು (ವೈದ್ಯಸ3, 11. ೬೬). 

ಪರಾ. [ಸಂ.] 
ಪಿತೃತರ್ಪಣ (ನು). ಸ್ವರ್ಗಸ್ಥರಂದ ಹಿರಿಯರಿಗೆ ಕೊಡುವ ತರ್ಪಣ, - 

ಎಳ್ಳು ನೀರು: “ನಿವಾಪಃ, ಪಿತೃತರ್ಪಣ: . -ಈ 


`ದೇವಗ್ರಹ ' 


೫೬೧೬ 


ಪಿತೃಪ್ರಸು 


ವುದು” (ಹರಾಯು, 908- ೧): ಬಸುಜ್‌ನ ಬಿಸಿಯ ರಕುತವನು ಎಆಕಿದು 
ಟತ್ಯತರ್ಪಣವ ನೀಡುವೆ (998ರಾ. ೩8-30) ; ಸಸಿನೆ ಸಂಧ್ಮಾನ ಜಪ 
ಹೋದುಸ್ವಾಧ್ಮಾಯಮಂ ಪಿಶೃತರ್ಪಣಮಂಂ ರೀತ್ಕ್ಮೂ .. ಸದಾಚಾರ 
ತಪ್ಪದೆ ಮಾಡುತಿಹರು ಸದ್ಮರ್ಮದೊಡನೆ (6ನಮೋ- ೨-೩೬): 
ಸಂ. 1] 
ಪಿತೃದಾನ (ನಾ). ಸ್ವರ್ಗಸ್ಥರಾದ ಹಿರಿಯರಿಗೆ ಸಲ್ಲಿಸುವ ಶಿಲೋದಕ, 
ಪಿಂಡಪ್ರದಾನ ಇತ್ಯಾದಿಗಳು : “ನಿವಾಪ।-ಪಿತೃದಾನ:-ಪಿತೃ ಪಿತೃತ್ವ 
ವನ್ನು ಹೊಂದಿದವರು, ತೃಪ್ತಿಪಡುವುದಕ್ಕೋಸ್ಕರ ಮಾಡಲ್ಪಡುವ ದಾನ, 
ತಿಲೋದಕ ಪಿಂಡಪ್ರದಾನಗಳ ಹೆಸರು” (ಸಿಕ್ಕಾ. 333). [ಸಂ.] 
ಪಿತೃದಿನ (ನಾ). ಶ್ರಾದ್ಧದ ದಿನ; ತದ್ದಿನ : ಇಂದು ಪಿತೃದಿನವಿಂದು 
ಸಂಕ್ರಮಣಿದು ಸೂರ್ಯಗ್ರಹಣ ಹರಿದಿನವಿಂದು ಮಯದ್ದಾರಂಭದಿನ 
ವಡ್ಡಂತಿ ಲೇಸೆಂದು . . , ತಿಂದು ಕೆ.ಬ್ಬಿದ ನಿಮಗೆ ಸುಭಟರ ಮಾತದೇಕೆ 
(ಕರ್ಮಾ: ೩-೦೬). [ಸಂ.] 
ಪಿತೃದ್ದಂದ್ವ (ನಾ). ತಂದೆ ಮತ್ತು ತಾಯಿ ; ಮಾತಾಪಿತೃಗಳು : 
ನವಮಾಸಾವಶೇಷಾಯುಷ್ಯ್ಮರಾಗಿ ನೆಲಸಿರ್ದ ಗರ್ಭಂ ತದವಸೂನದೊಳ್‌ 
ಪುಟ್ಟಲೊಡಂ ಪಿತೃದ್ವಂದ್ವಂ ಕುತಜೃಂಭಣವ್ಯ್ಮಾಜದಿ: ಪರಾಸುಗಳಕ್ಕು 
ಮೆಂದು. ಪೇಟ್‌ (ಕಂದ್ರಫ್ಯ ೩-೩0 ನು: ಇದು ಸರ್ವೋರ್ವಿಗಮತ್ಮ 
ಪೂರ್ವಮೆನೆ. . . ಪೂಜಿಸಿದನಿಂದ್ರ೨ ತತ್ಸಿತೃದ್ವಂದ್ವವಂಂ (ಫುತ್ನಶ್ರ. ೦೨-0೩). 
[ಸಂ.1 
ಪಿತೃಧನ (ನಾ). ತಂದೆಯಿಂದ ಅಥವಾ ಪೂರ್ವಜರಿಂದ ಪಡೆಯುವ 
ಆಸ್ತಿ; ಪಿತ್ರಾರ್ಜಿತ ಸ್ವತ್ತು: ಸುತಂ ಪಿತೃಧನನುದಮತ್ತಂ ಮೂರ 
ನೆಂದೊಡೇನಣಸುವುದೋ (ಕಾಶ್ಮಾನ- ೦೯೨). [ಸಂ.] 
ಪಿತೃಪಕ್ಷ (ನಾ). ೧. ತಂದೆಯ ಕಡೇರು ಬಂಧು: ಪಕ್ಷವೆರಡೇ ಲೋಕ 
ದೊಳ್‌ ಪಿತೃಪಕ್ಷ ಮೇಣಾ ಮಾತೃಪಕ್ಷ ವಿಪಕ್ಷ ತಂದೆಯ ದೆಸೆ ಸಪಕ್ಷವು 
ತೂಯು ದೆಸೆಯನರು (ಕುವ್ಕಾಳ- 6-0೭): ೨. ಭಾದ್ರಪದಮಾಸದ 
ಕೃಷ್ಣಪಕ್ಷ : ಹಿರಿಯರಿಗೆ ತರ್ಪಣ ಕೊಡುವ ಕಾಲ: ಪಿತೃಪಕ್ಷ, 
ಮಹಾಲಯಿಮಾವಾಸ್ಯೆಗಳನ್ಲಿ ನಾವು ಮಾಡುವ ಪಿತೃಪಕ್ಷ ಶ್ರಾದ್ಧಗಳ 
ಮೂಲದಲ್ಲಿ ಈ ಕೃತಜ್ಞತುದರ್ಶನವೇ ಇದೆ ಎಂಬುದನ್ನ ಮರೆಯ 
ಏಕಪಕ್ಷ, ಯುಗಾದಿಹಬ್ಬಗಳಲ್ಲಿ ಅವನ್ನು 
ತಿಂದ ಮಾರನೆಯ ದಿನ ಮಾವಯ್ಯ ಕಾಲುವೇ ಏರೀ ಮೇಲೇ ಇರುತ್ತಿದ್ದ 
(ನಮ್ಮೂರು. ೨೨೦). [ಸಂ.) 
ಪಿತೃಪತಿ (ನಂ). ಪಿತೃಗಳ ಒಡೆಯ ; ಯಮ: "ಶಮನಃ, ಸಮವರ್ತೀ 
ಪ್ರೆ:ಏಪತಿ;, ಪಿಚ್ಕಪತಃ ,. - ಈ ೧೬ ಜವನ ಪೆಸರ್‌” (ಶರಾಯು, 
98-೭೦): ನುತ ಸುರಪಶಿಯು 220 ಪಿತೃಪತಿಯುಂ - 
ಪಶುಪಶಿಯುಮೆನಿಸಿದಾಶಂಪತಿಗಳ" (ಫ್ರತ್ನತ್ಸ. 0೬-62) : ಬಿದ್ದವರನೊಡೆ 
ತ.ಳಿದು ಮೋಲಂಬ್ರೆದ್ದು ಕವಿ: ವಿದಾಳುಕುದುರೆಂು ಬಿದ್ದಿನಲಿ ಬೇಸಜಾಸಿದನು 
ಅದರಿದನು ಪಿತೃಪತಿ 
ದಹಾರಥವ (ಉತ್ತರಾ. ೬-೨೬): [ಸಂ.] 
ಪಿತೃಪದೇಶ (ನಾ). ಯವಂನ ದೇಶ ; ಯಮಲೋಕ : ಸಂದೇಹಿಗಳ್ಳೆ 
ಪಳ್ಳಿರಿ ಶರಣರಂ ನಿಂದಿಸಿ ಪಿತೃಪದೇಶಕೆೊೊಕ್ಕಲಾದ ರ ವತಾಯಾಂಧ 
ಕಾರದೆ೧ಳು ಕಂಗಾಣದರ ಸಂಗವಿಜಃಕಿನೊಳು ಸಿಕ್ಕ ದೆ.ಎಲು (ತಫಿ೦. ೦೩-೨೦). 
[x೨.] 
ತೃಪ್ರಸು (ನಾ). ೧. ತಂದೆಯ ತೂಯಿ:; ಪಿತುಮಹಿ ; ಅಜ್ಜಿ. 
ವಿ. ಸೂರ್ಯಾಸ್ತದ ಸಮಯ; ಮುಸ್ಸಂಜೆ: "ಸಂಧ್ಯಾ. ಪಿತೃಪ್ರಸೂಃ- 
೨ ಸಂಧ್ಯಾಕಾಲದ ಪೆಸರುಇಳು. ಆಂದರೆ ಸಂಜೆ” (ಸಿದ್ಧಾಂತಿ. ೩೩): 
[ಸಂ. ಪಿತೃಪ್ರಸೂ] 


ಖಂತಶಿಲ್ಲ (ಠಾತಳ್ಕ- ೦೨೪): 


ಪಿತೃಪತಿಯ: ಪರಿಜನನ (ಕುಮ್ಮಾಕ. ೦೦-೩೪): 


pe 


ಆತನಗ 


3. 
ಮು 


ಪಿತೃಪ್ರಿಯ ೫೬೧೭ ಪಿತೃವ್ಯ 
ಪಿತೃಪ್ರಿಯ (ನಾ). ಪಿತೃಗಳಿಗೆ ಪ್ರಿಯನಾದವನೆಂ; ಪಿತೃಪತಿ; ಏತೃರೇಖೆ (ನಾ). [ಸಾಮುದ್ರಿ] ಹಸ್ತರೇಖೆಗಳಲ್ಲಿ ಒಂದು : ಮಧ್ಯಮದ 
ಯಮ: *ಪ್ರೇತಪಶಿ ಸಮವರ್ತಿ . . . ಶಮನನಿನಜಾತಂ ಪಿತೈಪ್ರಿಯಂ ಆದಿಯಲ್ಲಿ ಪಿತೃರೇಖೆಯಿರುವದು (ಸಾಮುಂ. ೪೭-೦4). 
ಹರಿ ದಂಡಪಾಣಿ ಕೀನಾಶಂ ಕೃತಾಂತನಕ್ಕುಂ ” (ಮಂಗರಾ. ೦೩-೦೦) - [ ಸಂ. ಪಿತೃರೇಖಾ ) 


[ಸಂ.] 
ಏಶೃಭಕ್ತತೆ (ನು). ತಂದೆಯಲ್ಲಿ ಇಟ್ಟಿರುವ ಭಕ್ತಿ, _-ಪೂಜ್ಯಭಾವ : 
ಸಂದ ದಾನಚಿಂತಾಮಣಿ ತನ್ನದೊಂದು ಪಿತೃಭಕ್ತತೆಯಂ ಮೆಟ*ಯಲ್‌ 
ಪುರಾಣಚೂಡಾಮಣಿಯಂ ನಿಮಿರ್ಚಿದಳ* (*ಂಕಿತು. ಶಂ. ೦-೦). 
(ಸಂ. ಪಿತೃಭಕ್ತತಾ] 
ಏತೃಭಕ್ತಿ (ನಾ). ಇ ಪಿತೃಭಕ್ತತೆ: ಉದಾತ್ತನೀ ಮಲ್ಲಪಯ್ಕನೊಳೊ 
ಪ್ಪುಗುಂ ಪಿತೃಭಕ್ತಿಯುಂ ಎನಯೋಕ್ತ್ರಿಯಂಂ (ಕಂತು. ೦-೪೦); ಪಿತೃ 
ಭಕ್ತಿವಿಹೀನರಾದ ಸಂಕರಸಂತಾನದಿಂದ . . . ಪಿತೃಗಳು ಲುಪ್ತಪಿಂಡೋದಕ 
ರಾಗಿ ನರಕಗತರಾಗುತ್ತಾರೆ (ಕಾಕರ. ೦೦೨). [ಸಂ.] 
ವತ್ಸಭೂಮಿ (ನಾ). ಸುಡುಗಾಡು ; ಶ್ಮಶಾನ: ಆ ನಡುರಾತ್ರಿಯಲ್ಲಿ 
ರಾಜಮಾತೆಯ ಚಿತಾದರ್ಶನಕ್ಕೆಂದು ರಾಜಕುಲದ ಪಿತೃಭೂಮಿಗೆ ನಡೆದು 
'ಹೋದನಂ (ಕಾಂಕರಾ. ೦೬೪). [ ಸಂ. ) 
ಹಿತೃಮೇಧ (ನಾ). ೧. -ಪಿತೃಯಜ್ಞ ೧: ಇಂದು ದೇವತೆಗಳನ್ನು 
ಪ್ರಾರ್ಥಿಸುವ ಪಿತೃಮೇಧ ಎಂಬ ಯಜ್ಞ ವು 'ಕಲ್ಮಾಣಕಾರಕವಾಗಿ ಆಗಲಿ 
(ಹುಳ್ಳಾರ. ೩೨೭). ಬಿ. ಎ ಪಿತೃಯಜ್ಞ ೨ : ವಿವಿಧಭಕ್ತಿಯಲಿಂತು ಪಿತೃ 
ಮೇಧವನು ವಿಹಿತವಿದೆನಲನುಷ್ಮಿಸಿಯಾವರು . . . ಅಮರನದೀತಟಾಕಗಳಿ 
ಗೈದಿದರು (ತಿಮ್ಮ. 00-49). [ ಸಂ. ) 
ಏತೃಯಜ್ಞ (ನಾ). ೧. ಗೃಹಸ್ಥನು ಮಾಡಬೇಕಾದ ದೇವಯಜ್ಞ, 
ವಿಶಠೃಯಜ್ಞ, ಮನುಷ್ಯ ಯಜ್ಞ, ಭೂತಯಜ್ಞ ಮತ್ತು ಬ್ರಹ್ಮ 
ಯಜ್ಞ ಗಳೆಂಬ ಪಂಚಮಹಾಯಜ್ಞ; ಗಳಲ್ಲಿ ಒಂದು ; ಸ್ವರ್ಗಸ್ಥರಾದ 
ಹಿರಿಯೆರಿಗೆ ನೀಡುವ ತರ್ಪಣ ದೇವಯಜ್ಞ. ಪಿತೃಯಜ್ಞ 
ಬ್ರಹ್ಮ ಯಜ್ಞಾ: ದಿಗಳಂ ವಪಾಳ್ಕಾತನಾಗಿ (ನೇಕ, MRE ಬ್ರಹ್ಮ ಯಜ್ಞ | 
ಪಿತೃ ಯಜ್ಞ ... ಮನುಷ್ಯ ಯಜ್ಞ ಈ ಐದು ಮಹಾಯಜ್ಞ ಗಳು . ಪಿತೃ 
ತರ್ವಣವು ಏತ ಯಜ್ಞವು (ಆರ್ಯರ. ೦೭) ; ಭೂತಯಜ್ಞ ಮನುಷ, 
ಯಜ್ಞ. ವತ್ಯಯಜ್ಞ - ಎಂಬ ದೈನಂದಿನದ ಕರ್ತವ, ನಿರ್ವಹಣದಿಂದ 
ಗೃಹಸ್ಥನು. ಲೋಕಸ:ಗ್ರಹನಿರತನುಗಿರಬೇಕು. (ಹಕಾರ. ೪೦ ಬೀಳೆ). 
೨. ಸತ್ತವರಿಗೆ ಮಾಡುವ ಕರ್ಮ ; ಅಪರಕರ್ಮ ; ಅಂತ್ಯಕ್ರಿಯೆ : 
ವಿಧ್ಯುಕ್ತವಾಗಿ ಪತೃಯಜ್ಞ ನಡೆಯಿತು. ಹೀಗೆ ಅಗ್ನಿಸಂಸ್ಕಾರವಾದ 
ಮೇಲೆ ಎಲ್ಲರೂ ಗಂಗಾಶೀರಕ್ಕೆ ಹೋಗಿ ತರ್ಪಣ ಕೊಟ್ಟರು (ವಕಳಾ. 486). 
[ ಸಂ. ] 
ಪಿತೃಯಾಣ (ನಾ.) ಎ ಪಿತೃಯಾನ ೨: ಇಷ್ಟಾಪೂರ್ತಗಳನ್ನು ಮಾಡಿ 
ದವರ ಪಿತೃಯಾಣ (ಇದಕ್ಕೆ ಕೃಷ್ಣ ಮಾರ್ಗವೆಂದೂ ಧೂಮವನಾರ್ಗವೆಂದೂ 
ಹೆಸರು) (ಅಮ್ಮತ. ೭-೨೨ ಟೀಕು) ; ಬ್ರಹ್ಮ ದೊಂದಿಗೆ ಐಕ್ಯವನ್ನು ಪಡೆದ 
ಜೀವಾತ್ಮನು ಪಿತೃಯಾಣಕ್ಕಿಂತ ಭಿನ್ನವಾದ ದೇವಯಾನದಲ್ಲಿ ಹೋಗುತ್ತಾ 
ನೆೊದು ಹೇಳಿದೆ ; ಪಿತ ಶೈಯಾಣವು ಪುನರ್ಜನ್ಮಕ್ಕೆ ಒಳಗಾಗಿರುವ ಬದ್ಧ- 
ಜೀವನಿಗೆ ಸೇರಿದ್ದು (ಶಕ್ಕಶ್ರಾ, ೬೩). ([ಸ೦.) 
ಪತೃಯಾನ (ನಾ). ೧. ಪಿತೃಗಳು ಸಂಚರಿಸುವ ವಾಹನ. ೨. 
[ವೇದಾಂತ] ಪುನರ್ಜನ್ಮಕ್ಕೆ ಒಳಗಾಗುವ ಬದ್ಧ ಜೀವನು ಪಡೆಯುವ 
ಒಂದು ಗತಿ: ಪಿತೃಗಳು ಹೋಗುವ ಮಾರ್ಗ ; ಕೃಷ್ಣಗತಿ : 
ಹುಟ್ಟಿದ ಪ್ರಜೆಗಳು ಸತ್ತ ಬಳಿಕ ಬೇರೆಬೆ:ರೆಯಾಗಿ ಹೋಗುವರೆಂಬುದನ್ನು 


ಬಲ್ಲೆಯಾ , . . ದೇವಯಾನ ಪಿತೃಯಾನವತಾರ್ಗಗಳ (ಮರಣಾನಂತರ 
ಆತ್ಮನ ಗತಿಗಳು) ಸಾಧನಗಳೇನೆಂಬುದನ್ನು ಬಲ್ಲೆಯಾ ? (ರಾರರ. ೪೦)- 
` ದೇವಯಾನ ' ಪರಾ. | ಸಂ. ] 


20 


40 


ಪಿತೃಲೋಕ (ನಾ). ಮೃತರಾದ ಪಿತೃಗಳು ಇರುವ ಲೋಕ; ಚಂದ್ರ 


ಲೋಕಕ್ಕಿಂತ ಮೇಲಿರುವುದೆನ್ನಲಾದ ಒಂದು ಲೋ ಮಂದೆ 
ಪಿತೃ ತೋರಿ ದೂರಮಪ್ಪು ದೆನಗೆಂದು ಬಗೆಯದೆ. . . ಸಲೆ ಸಂದ 
ಸತವ್ಕಿಲಕುಜಕೆ ಕೊಡಲಿಯಾದಳ" ಭಾವಿಸೆ (6ರಾಶ. ೧-೭-೨೪) ನ ಶ್ರೋತ್ರಂ 


ಗಳಲಿ ಪ್ರಾಣವು ಪೋಗೆ ಪಿತೃಲೋಕದಲಿ ಸ:ಚರಿಸುವರು (ಗಗತಾ. 6-೩೯) : 
ಪಿತೃಭಕ್ತಿವಿಹೀನರಾದ ಸಂಕರಸಂತಾನದಿಂದ ಪಿತೃಲೋಕದಲ್ಲಿರ:ವ ಪಿತ ಮಗಳು 
ಲುಪ್ತಪಿಂಡೋದಕರಾಗಿ ನರಕಗತರಾಗುತ್ತಾರೆ (ರಾರೆರ. ೦೦೨). 
[ ಸಂ. ] 
ಪಿತ್ಪವಂಚಿತ (ನಾ). ೧. ತಂದೆಯಿಂದ ವಂಚಿತನಾದವನು. 
ಯನು ಕಳೆದುಕೊಂಡವನು : ಅವನ ತೀಕ್ಷ ಬುದ್ದಿ ಮತ್ತು ಪ್ರತಿಭೆ 
ಆ ಣ ೦ಎ 
ಗಳಿಗಾಗಿ ಎಷ್ಟು ಪ್ರೀತಿಸುತ್ತಿದ್ದರೋ ಅಷ್ಟೇ ಪಿತೃವಂಚಿತನಾದ ಅವನ 
ಬಡತನದ ಬಾಳಿಗಾಗಿ ಮರುಕಪಡುತ್ತಿದ್ದರು (mao. 30). [ಸಂ.] 
ಹಿತ್ರವನ (ನಾ). ಶ್ಮಶಾನ : ಪಿತೃಭೂಮಿ : “ ಶ್ಮಶಾನಂ, ಏತೃವನಂ--ಈ 
೨ ಮಸಣಗಾಡು ” (ಹರಾಯು. ೧೦೩-೧೬) ; ಗಿರಿಗುಹೋದರ ಕಂದರ ವಿಟಪಿ 
* ಪಿತೃವನ ಜೀರ್ಣದ್ವಾರ ಶೂನ್ಯಗೃಹಾದಿಗಳೊಳ್‌ (ಅರಪು. 6-96 ನ); 
ಪಿತೃವನವಂದಾ[ಕಾಕಾಂ. ಪರೇತವನಮಾ ಪರಿಭವನವತಾ]ಯ್ತಂಟಬುಜವನಂ 
(6೦೬ರ. ೩-6೩); ಲಲನೆನಂದನರನು ಮಹೀಸುರನಿಳಯದಲಿ ವನಾಖಿದನು 
ತಾನೇ ಹೊಲೆಯಗಾಳಾಗಿದ್ದನಾ ಪಿತೃವನಪತಿತ್ವದಲಿ (ಕೊರರಾ. ೩-೨-೨೪). 
[ ಸಂ. ] 
ಪತ್ಸವಾಕ, (ನಾ)- ತಂದೆಯ ಮಾತು.-ನುಡಿ : ಪಿತೃವಾಕ್ಕಮನುಲ್ಲಂಘಪ 
ಸುತನೆ ಮಹಾಜ್ಞಾನಿಯಾದೊಡಂ ವಿಬುಧರ ಸಮ್ಮುತಮಲ್ಲವಂಗೆ ನರಕದ 


೨. ತಂದೆ 


ಗತಿ ತಪ್ಪದು (ಎಶ್ಮುಪು. ೦-೩-೨೩೬). 
ಹಿತೃವಾಕ್ಕಪರಿಪಾಲನೆ ಎ ತಂದೆಯ ಮಾತನ್ನು ನಡೆಸುವಿಕೆ ; 
ತಂದೆಯ ಆಜ್ಞೆಯನ್ನು ಪಾಲಿಸುವಿಕೆ: ರಾಮನ ಪಿತೃವುಕ್ಕ 


ಪರಿಪಾಲನೆಯು ರಾವಸಾಯಣಕ್ಕೆ ನಾಂದಿಯಾಯಿತು (6). [ಸಂ] 
ಪಿತೃವಿತ್ತ (ನಾ). ಪಿತ್ರಾರ್ಜಿತವಾಗಿ ಬಂದ ಹಣ,-ಸಂಪತ್ತು : ತಾಂ 
ಪಿತೃವಿತ್ತಮದೋನ್ಮತ್ತಧರ್ಮದೊರ್‌ ಬಹಿರ್ಮುಖನುಂ . . . ಮೋಕ್ಷ 
ದೊಳ೯ ನಿರಪೇಕ್ಷಕನುಮಾಗಿ (ಶಂಶತಂ. 35-3) ; ವಿತೃವಿತ್ತಭೋಗಿ ಕುನಖಂ 
ಮೆಲ್ವಿಂದೆ ಬಲ್ಲಿಂದೆ ಸಾಧಿಸೆ ಸೂಧ್ಯಂ ನಿಪುಣಂ ಮಹೋದ್ಮಮಿ 
ನಿಗೂಢಾಂಸಂ ಧನುರ್ಗೇಹಜಂ (ಕಾತತಿ. ೦೭೨೪). [ಸಂ. 
ಏತೃವಿಯೋಗ (ನಾ). ತಂದೆಯನ್ನು ಕಳೆದುಕೊಳ್ಳುವಿಕೆ; ತಂದೆಯ 
ಮರಣ. - ಸಾವು: ಗುರುಎರಹಜನಿತಚಿಂತಾತರಂಗಿಣೀರಯಮನಾತ್ಮ 
ಕುಲವ ಓದೃವಚಸ್ತರಣಿಯಿನೆಂತಾನುಮಧ;ಕರಿಯಿಸಿದಂ ಪಿತೃವಿಯೋಗಮೇಂ 
ದುಸ್ತರಮೋ (ಕುದ್ರಫು. ೨-೬೦). [ಸಂ. ) 
ಏತೃವ್ಮ (ನಾ). ತಂದೆಯ ಸಹೋದರ: ಚಿಕ್ಕಪ್ಪ ಅಥವಾ ದೊಡ್ಡಪ್ಪ 
ವ ತುತನೊಡಹುಟ್ಟಿ ದಾತಂ ಪಿತೃವ್ಯನೆನಿಕ್ಕು ss 
ಅಂಕುಶನೆೊಳ್‌ ನಿರಂಕುಶಂ ಲಕ್ಷ್ಮಣಂ 
ನೆರೆವಂಶಿರೆ . - ಮೆುಜ್‌ದು ಕಾದು 
ಚರಣಾಂಭೋಜಂತಮಂ ಪೂಜಿಸಿದ ತನರ್ಯ ತೃದ್ಯಂ ಧರಾಧೀಶ್ವರ 
ನಾಶೀರ್ವಾಕ್ಷಮೇತಂ ತೆಗೆದು ಬಿಗಿದು rs ಪ್ರೀಶಿಯಿಂದಂ 
(ಎರ್ರಿ: ೨-೪೪) : ನೀನಲಾ ಗುರುವಂದ್ಯನೆವಗತಿಪತಾನನೀಯನಲಾ 
ಪತೃವ್ಯನದೇನ ಹೇಳಿದೆ ತಂದೆ ಲಿಂಲಗಪೋಷಣುರ್ಹರಿಗೆ 
[ಸಂ.] 


ಹ 
ದಶಕಂಧೆರನೊಳ್‌ 


(ಕಂಲಾವೂ. ೦೬-೧೩) ; 


ನಪ 
ಜತೃವ್ಮಂ 


(ಸರಾಗ, 


00-೪3-4). 


10 


ಪಿತೃಶೇಷ ೫೬೧೮ 
ಪಿತ್ಸಶೇಷ (ನಾ). ಶ್ರಾದ್ಧದಲ್ಲಿ ಪಿತೃಗಳಿಗೆ ಅರ್ಪಿಸಿದ ನೈವೇದ್ಯ. 
[ಸಂ.) 
ಪಿತ್ತ (ನಂ). ೧. ಶರೀರದ (ವಾತ. ಪಿತ್ತ, ಶ್ಲೇಷ್ಮಗಳಿಂಬ) ಮೂರು 
ಬಗೆಯೆ ಧೋತುಗಳಲ್ಲಿ ಒಂದು: ` ವಿತಾಯು, ಹಿತ್ತಂ - ಈ ೨ ಪಿತ್ತಂ" 
(ಹರಾಯ:. ೯೪-೪:೧). ಪಿ. ಹಿತ್ತಾ ಧಿಕ ದಿಂದ ಉಂಟಾಗುವ ಬೇನೆ,-| 5 
ಈಗ: ಹಿತ್ತೃವಿಕಂರ : ಸಿತವ:0 ದ್ರಾಕ್ಷೆ ಯುಮಂ ವುಧುಯತವಣಿಗಿರೆ 
ತಿಂದು ಬಲಕೆ ತಣ್ಣೀರ್ಗುಡಿಯರ್ಲ ಹತಿಯಿಸುಗುಮಧಿಕಪಿತ್ತವುಂ 


(ರೋಕೋಶ.- ೯-೦೦); ಮತಂ ವಿತ್ತಂ ಕಫಮೆಂಬೀ ತೆಜದಿಂ ಮೂಜಖು 
ದೋಷಮಾದ್ಕಂತ ಸಮಾಖ್ಯಾತಂಗಳವುಷ್ಟದಿನತಿಶೀತದಿನುಪಶಮಿಕುಮುಲ್ಲಿ 
ಮಧ್ಯಮದೊಂದುಂ (ಕಾಠ್ಮಾನ.- ೪೦); ತೊಂಡೆಯ ಹೊವು... ಈ|0 
ಎಲೆರಸ ಸಕ್ಕರೆ ಸಹ ಹಾಲಲ್ಲಿ ಕಂಡಯ ಪಿತ್ತ ಮಾಣ್ಣುಂ (೬ನ್ಮಿಂ. ಇ). 
೩. ಕೋಪ; ಸಿಟರ್ಬಿ : ಬಿಚ್ಚಿ ಬಿಟ್ಟಂತಾಯ್ತು ಕಿವಿ ಥಟ್ಟುಚ್ಚಿ 
ಹೋಯಿತು ಘೋರರಭಸಕೆ ಹೆಚ್ಚಿ ಪಿತ್ತಷು ತಲೆಯನೇಜ್‌ದಮೋಲ್ಪ 


ತಿರುಗಿದರು (8೪8ರಾ. ೦೯-೦೨): ಪುಂಡರ ಪುಂಡತನ ಇವುಗಳ ನಿರ್ಭೀತಚಿತ್ರ 
ನರ್ಮಿಕರೆಂಬವರ ಪಿತ್ತವನ್ನು ಹೆಚ್ಚಿಸಿದೆ (ಸಾರಾ. 0೨): ಬರೆದ ಉತ್ತರವು 
ಆಚಾರ್ಯರೆ ಪಿತ್ತವನ್ನು ಕೆರಳಿಸಿತು (ಈುನೆಕೆ. ೪3). ೪. ಮರುಳುತನ ; 
ಇದೇನು, ನಿಮಗೆ ಕ್ಷಣಚಿತ್ತ ಕ್ಷಣಪಿತ್ತ? (ನಾಳೀ50. 3೬). 
ತಲೆಗೇರಿದವನ. ; ಹುಚ್ಚ : ನಂಜುಣಪುರದ ವನದಲ್ಲಿ 
ಬೈದಂತೆ ಪಂಡು (ಕ್ರಿಫುವಿ- ೨೨-೦೦೪ ನ). 


ಹ್ಯಾ 
ಆ 


ಚ 
ಹತ್ತನೆಯೆಂದು 


ಪರ 
ಪಿತ್ತ ತಲೆಗೇಆು. ಪಿತ್ತ ಶಲೆಗೇರು ಎ ೧. ಹುಚ್ಚು ಹಿಡಿ : ವಿಷಯದ 


ಹುಚ 


ವಿತ್ತ ತಲೆಗೇಆ್‌ದಲ್ಲಿ ವಿವೇಕವೆಂಬ ದೃಷ್ಟಿ ನಷ್ಟವಾಗಿ ಪಶುಪಶಿಯ ನೆನೆಹು 
ಕೆಟ್ಟು ಮತಿ ಮಂದವಾದಲ್ಲಿ (ರೇರಾತ. ೨೭-೪)- ವಿ. ಸಿಟ್ಟು ಹೆಚ್ಚಾಗಂ ; 
ಆಶಶಯವಾಗಿ ಕೋಪ ಒರು: ಪಿತ್ತ ತಲೆಗೇರಿದವನಿಗೆ ಶಂಖ ಕರ್ರಗೆ 
ಕಂಡರೆ ಅದರ ಬಣ್ಣ ಶೆಟ್ಟಿ. ತೇಂ (ನಾಲೆ) ಪಿತ್ತದ ಗಂದೆ ಎ ಪಿತಾ ಧಿಕ್ಕ 25 
ದಿಂದ ಮೈ ಮೇಲೆ" "ಏಳುವ. ಬೊಕ್ಕ ಗುಳ್ಳ : ಅವನ ಮೈಮೇಲೆಲ್ಲಾ 
ಬ ಯಂ 'ಚಿಗಳಿದ್ದಿವೆ ವೆ (ರೂಂ). ಪಿತ್ತೆ ನೆತ್ತಿಗೇ ರು ಪಿತ್ತ ತಲೆಗೇಜು ೨; 
ನನಗಂತೂ ಪಿತ್ತ ನೆತ್ತಿಗೇರಿಬಿಡುತ್ತದೆ (ಸುವಸಂ. ೦); ಬಸೆಗೋಂಡನ 
ಹೆಂಡಶೀ, ಬಸವಂತಿಯ ಈ ನಿತ್ಯಸಷ್ನಿನ, ವಂಸಂಂ%ಯ ಬದಲಾವಣೆ, ಪಿತ್ತ 
ನೆತ್ತಿರ್ಗೆರಲು ಇರಣವಾೂಗಿದ್ದವು (೫೭೫. 11, ೦೪೨). [ಸಂ.) 30 
ಹಿತ್ತಕೆ (ನಾ). ಒಂದು ಬಗೆಯ ಕಿ:ಳುತರದ ರತ್ನ : ಪಿತ್ತಕವೆಂಬುವದ 
ಗಿಣಿಯ ರೆಕ್ಕೆಯಂತೆಯುರುವುದು (ಸೌಗಂಧ: ೩೬-೦೩). [ಸಂ.) 
ಪಿತ್ತಕಲ್ಲು (ನನ). ಪಿತ್ತಕೋಶದಲ್ಲಿ ಬೆಳೆಯುವ ಒಂದು ಸ್‌ 
ತೆ ಸತತ ವಸ್ತು ಮತ್ತು ಆದಕ್ಕೆ ಸಂಬಂಧಪಟ್ಟ ರೋಗ: 
ಇಂತಹದರು ಟೈಫಾಯ್ವಿ ವಾಹಕರಾಗುವುೆದಲ್ಲವೆ, ಕೆಲವು ವೇಳೆ ಪಿತ್ತಕಲ್ಲು| 36 


(Gull Stone)ಗಳಿಂದ ನ ನರಳುತ್ತುರೆ (ಕೆಂರೋ. ೭೦). 
[ಪಿಶ್ತ--ಕಲ್ಲು (ಕಲ್‌) 


ಹಿತ್ತಕೋಶ (ನಾ). (ಕಶೇರುಕಪ್ರಾಣಿಗಳ) ಜಠರದ ಬಲಭಾಗದಲ್ಲಿ 


ಇರುವ. ಪಿತ್ತರಸವನ್ನು ಉತ್ಪತ್ತಿ ಮಾಡುವ, ಆಹಾರವು 
ಜೀರ್ಣವಾಗುವುದಕ್ಕೆ ಸಹಾಯಕವಾದ ಒಂದಂ ಮುಖ್ಯಾ cn ; [46 
ಪಿತ್ತಜನಕಾಂಗ : ಒಂದು ಯಕೃಶ್ನಿನಿಂದ (೧।ಊ() ಪಿತ್ತ ಕೋಶದನ್ನೊ 
ಸೇರಿ (Gail-bladder) ಅಲ್ಲಿಂದ ಹರಿದು ಬರುವ ಪಿತ್ತರಸ (ರಾಲಶ್ರ. 1. 
೨೫೦) ; ಪಿತ್ತದಲ್ಲಿ ಈ ರೋಗಾಣುಗಳು ಬಹು ಬೇಗ ಬೆಳೆದು ಪಿತ್ತ 
ಕೂ:ಶದಲ್ಲಿ ಆಶ್ರಯವನ್ನು ಪಡೆಯ: ತವಕ ೭೨) (ಸಂ. 
ಪಿತ್ತಕ್ಷೆೋೀಭ (ನಂ). ಪಿತ್ತದ ಉದ್ರೇಕ ಪಿತ್ತಪ್ರಕೋಪ | 40 
ವೂತ್ರಗಳ ದುರ್ಗಂಧದಿಂದ ಗದುಗೆ ಪಿತ್ತಕೋಭವೂಗಿ ಓಕರಿಕೆ 


ಪಿತ್ರಪಾಪಡಾ 


ಬರುತ್ತದೆ (ಕುರಿಯ. ೫-086) - [ಸಂ.] 

ಪತ್ತಗ್ರ ಹಣಿ (ನಾ). ಪಿತ್ತದಿಂದ ಉಂಟಾಗುವ ಅತಿಸಾರ, -ಆಮಶಂಕೆ ; 
ಪತ್ತಾತಿಸಾರ: ಬೆಲ್ಲವತ್ತದ ತಿರುಳು, ಕೊಡಸಿಗೆಬೀಜ್ಮ ಕೊಡಸಿಗೆ ತಿಗುಡು, 
ಧುತಕೀಕುಸುವು, ಕಟುಕರೋಹಿಣಿ, ಶುಠಿ ಇವಂ ಚೊಣರ್ಣಿಸಿ ಅಕ್ಕಿ 
ಗಚ್ಚಿನಲ್ಲಿ ಕಲಸಿ ಜೇನುತುಪ್ಪವೆರಸಿ ಕುಡಿಯೆ ಪಿತ್ತಗ್ರಹಣಿ, ಮೂಲರೋಗ, 
ಪ್ರವುಹವಂದ ಅತಿಸಾರ, ಹೊಟ್ಟೆಬೇನೆ ಸಹ ವರಿಹರಮಕ್ಕುಂ 
(ಸಳವೈ, ೩೪೪). [ಸಂ.] 

ಪಿತ್ತಫ್ನಿ (ನಾ). ಒಂದು ಬಗೆಯ ಸಸ್ಯ ; ಗುಡೂಚಿ, [ಸಂ. ಪಿತ್ತಫ್ನೀ) 

ಪಿತ್ತಜನಕಾಂಗ (ನಾ). ಪಿತ್ತರಸವನ್ನು ಉತ್ಪತ್ತಿ ಮಾಡುವ ಒಂದು 
ಜೀರ್ಣುಂಗ ; ಪಿತ್ತಕೋಶ : ವಿಷಮತೆ ದೇಹದಲ್ಲಿ ಹೆಚ್ಚಾದಾಗ 
ಹೃದಯ:ಕ್ರಿಯೆ ನಿಲ್ಲುತ್ತದೆ . - ಪಿತ್ತಜನಕಾಂಗ ಊದಿಕೊಳ್ಳುತ್ತದೆ 
(ಕ0ರ. ೨೨): ಆಹಾರದಲ್ಲಿ ಪ್ರೋಟೀನು ಅಭಾೂವವಾದರೆ . . - ಪಿಶ್ವ 
ಜನಕಾಂಗ, ರಕ್ತ, ಚರ್ಮ ದುರ್ಬಲವಾಗುತ್ತವೆ (ಗೃಹಂ. 00) ; ದೇಹದಲ್ಲಿ 
ವಿತ್ತ್ರಜನಕಾಂಗವೂ ಈ ಕೆರೋಟಿನ್‌ ವಸ್ತುವನ್ನು ೫1೩೩೫1೩ "೩" ರೂಪಕ್ಕೆ 
ವರಾರ್ಪಡಿಸುತ್ತದೆ (ನಿಮ್ಮದ. 030). [ಸಂ.] 

ಪಿತ್ತಜಿಹ್ಹೆ (ನಾ). ಪಿತ್ತಾಧಿಕ್ಕದಿಂದ ನಾಲಿಗೆಯ ರುಚಿ ಕೆಡುವ ಒಂದು 
ಬಗೆಯ ರೋಗ : ಜಿಹ್ವಾಲಸವೆಂದು, ಅಧಿಜಿಹ್ವೆ ಎಂದು, ಉಪಜಿಹ್ವೆ 
ಎಂದು, ವಾತಜಿಹ್ವೆ, ಪಿತ್ತಜಿಹ್ವೆ, ಶ್ಲೇಷ್ಮಜಿಹ್ವೆ ಎಂದು ಆಜು ತೆಅ 
(ಕೈದ್ಯಸಾ. 77. 00೬) ; ಪಿತ್ತಜಿಹ್ವೆ ಎಂಬುದು ಹಳದಿವರ್ಣವಾಗಿ ಬೆಂದ 
ಹಾಗೆ ಇಹುದ್ಯುತ್ಕ ದೃಷಿ. 11. 00೭). [ಸಂ- ಏತ್ತಜಿಹ್ಹಾ] 

ಹಿತ್ತಜ್ಜ (ನಾ). (ಕರಾ). ತಂದೆಯ ಅಜ್ಜ; ಮುತ್ತಜ್ಜ: ಹೆಗಡೆಯ 
ಪಿತ್ತಜ್ಞನ ಜನ್ಮಸ್ಥಳ ಗುಳ್ವಾಡಿ (ರೇಶಶಂ. ೦೩೪) "ಪಿಜ್ಮ' ಪರಾ. 

[ಆ ಪಿತ--ಅಜ್ಜ ಕೆ 


ಪತ್ತಜ್ವರೆ (ನಂ). ಪಿತ್ತದಿಂದ ಉಂಟಾಗುವ ಜ್ವರ: ಸಿರಿಕಂಡಂ 
ದೊಡ್ಡಿಪತ್ರೆ . . . ಕೊತ್ತುಂಬರಿ ಈ ಔಷಧಂಗಳಂ ಸಮಭಾಗಿಯಾಗೆ 
ಕೊಂಡು ಅಷ್ಟಾವಶೇಷ ಕಷಾಯಮಂ ಮಾಡಿ ಕುಡಿಯೆ ಪಿತ್ನಜ್ವರಂ 


ಕಿಡುವುದು (ಕೋಕೋಶ. ೯-೦೬ ಹಳೆ); ಪಿತ್ತಜ್ವರಂಬಡೆದವರ್ಗೆ ಪಾಲೋಗರದ 


ತುತ್ತು ಕಹಿಯಾದಂತೆ (ಸಮ್ಮಳೌ. ೪-೫೬) ; ವಾತಜ್ವರ, ಪಿತ್ತಜ್ವರ, 
ಶ್ಲೇಷ್ಮಜ್ವರ . - - ಆಗಂತುಕಜ್ವರವೆಂದು ಎಂಟು ಪ್ರಕಾರವಾಗಿರುವುದು 
(ಸಳವೈ. ೬೨): [ಸಂ.) 


ಪತ್ತದೋಪ (ನಾ). (ವಾತ, ಪಿತ್ತ. ಶ್ಲೇಷ್ಮಗಳೆಂಬ) ತ್ರಿದೋಷಗಳಲ್ಲಿ 
ಒಂದು: ಪಿತ್ತದೋಷಂ ಗೋಮೂತ್ರವರ್ಣವಾಗಿರುವುದು (ಗಳನ. 063)- 
[ಸಂ-] 


ಶರೀರದ ನಾಡಿಗಳಲ್ಲಿ ಒಂದು: ಪಿತ್ತಾಧಿಕವಾದ 


ಪಿತ್ತನಾಡಿ (ನಿಂ). 


ಕಾಲದಲ್ಲಿ ಮಧ್ಮನುಡಿಯೂ ಪಿತ್ತನಂಡಿಯೂ ವೆಗ್ಗಳವಾಗಿ ನಡೆವುದು 
(ಸಳವೈೆ. ೮೧); ಮಧ್ಯಾಹ್ನದಲ್ಲಿ ಪಿತ್ತನಂಡಿ ಅಧಿಕವಾಗಿ ಆಡುವುದು 
(ಸಳವೆ. ೧೩) - [ಸಂ.) 


ನೋ. 


(ನಾ) | 


ಏತ್ತಪಾಪಟ 'ಪಿತ್ತಪಾಪಡಾ' 


ಹಿತ್ತಪಾಪಡಾ, ಪಿತ್ತಪಾಪಟ ಪಿತ್ತವನ್ನು ಶಮನ ಮಾಡುವ 


ಒಂದು ಬಗೆಯ ವನಸ್ಪತಿ, - ಮೂಲಿಕೆ: ಸೂರ್ತಿ ಚವಾಳಾಮಣದ 
ಮೇಲೆ ಕಿಮ್ಮತ್ತು ಇರತಕ್ಕ ಜೀನಸಗಳು . . - ೧೨೬. ಪಾದೆಲೋಣ ; 


೧೨೭. ಪಿತ್ತಪಾಪಡಾ (ಮುಂಂಪ್ತಾ. ೦೨೬): ಪಿತ್ತಪಾಪಟ : ಅಮೃತಬಳ್ಳಿ 
ಕಿರಾತಕಡಿ . ಪಿತ್ತಪ: ಪಟ, ನಾಗರಮೋಥ, ಶುಂಠಿ ಇವನ್ನು ಮುಕ್ಕಾಲು 
ತೊಲೆಯಂತೆ ಜಜ್ಜಿಹಾಕಿ . . . ಜೇನು ಕೂಡಿಸಿ ಮೂರುಸಲಕ್ಕೆ ಉಪ 
ಯೋಗಿಸ:ವುದು (ಮೆಮು. ೨೫). 


[= ಹಿಂ. ಪಿತಪುಪಡಾ ; ಮುರಾ. ಪಿತ್ತಪಾಪಡಾ] 


ಪಿತ್ತಪ್ರಕೃತಿ 


ಪಿತ್ತಪ್ರಕೃತಿ (ನಾ). ಹೆಚ್ಚು ಪಿತ್ತದಿಂದ ಕೂಡಿದ ದೇಹಸ್ಥಿತಿ: 
p ಈ ಪ್ರಕೃತಿಯನ್ನು ಉಳ್ಳದರು.ಮುಂಗೋಪಿಗಳಾಗಿರುವುದು, 
ಹೆಚ್ಚು ಬುದ್ಧಿಯುಳ್ಳವರಾಗಿರುವುದು. ವೃದ್ಧಾಪ್ಯವಿಲ್ಲದೆಯೂ 
ಕೂದಲು ನರೆತವರಾಗಿರುವುದು ಮುಂತಾದ ಲಕ್ಷಣಗಳಿಂದ ಕೂಡಿರು 
ತ್ತಾರೆ: ಬಿಸುಮೆಯ್ಮ . . . ಶೈತ್ಯದೆಡೆಗೊಳೆ : ಪಲತೆಅಗಳನೆಣಿಸು ಎಬ 
ಪಿತ್ತಸ್ರಕೃತಿಯ ಪೆಣ್ಣು (ಇತ. 5-3»); ಬಾತಪ್ರಕೃತಿ ಒತ್ತಪ್ರಕೃತಿ, 
ಶ್ಲೇಷ್ಮಪ್ರಕೃತಿ, ಮಿಶ್ರಖ್ರತೈಶಿ ಎಂದು ಪ್ರಕೃತಿಯು ನಾಲ ತೆರನಾಗಿರುವುದು 

, ಮೊಂಗೋಪಿಯೊಗಿರೆ. ಪ್ರವ, ಬುದ್ಧಿಯುಳ್ಳ-ನಾಗಿಶುವುದು, ಸ್ವಪ್ನ 
ದಲ್ಲಿ ಕಚ್ಚು, ಕಿಡಿ ಮೊವಲಂದ ಜ್ಮೋಶಿಸ್ಸುಗಳ ಕಾಂಬುದು, ಈ ಲಕ್ಷಣ 
ಫೈ ನನ್ನು ಪಿತ್ತೆಪ್ರಗೃತಿಯಳ್ಳ ಎನೆಂದು ತಿಳಿವುವು ತಕರ. 06) ; 

ಮೊದಲೆ: ಪಿತ್ತಪ್ರ ತಿ. ಸಾಲದ್ದಕ್ಕೆ ಜೇಬಿನಲ್ಲಿ ಕಡಲೆಯ ತುಂಬಿ 
ಹಸಿದ ಹೊಟ್ಟೆಯಲ್ಲಿ ತಿನ್ನೋದು (ಜನ್ನೊಂಪ. 6). [ಸಂ.) 

ಹಿತ್ತಪ್ರಕೋಪ (ನಾ). ಪಿತ್ತವು ಹೆಚ್ಚಾಗುವಿಕೆ, -ಉದ್ರೇಕಗೊಳ್ಳುವಿಕೆ ; 
ವತ್ತೋದ್ರೇಕ: ಉರಗಿಯ -ಂತ್ತ್ಸಾಕ್ಷಿಯ ಛಿನ್ನರುಹದ ಕೊಳುಗುಳಿಕೆಯ 
ರಸದೊಳೊದನೆ ಸಕ್ಕರೆವೆಶಸು ಕುಡಿಯೆ ಕರ-:ಬಬ್ಬರಿಸಿದ ಪಿತ್ತಪ್ರಕೆೋಪ 
ವಿರದುಪರವಿ:ಕುಂ (ಊೋಳೋಶ ೯-೪); ಕಾರ. ಹುಳಿ. . . ವಿಷನೂ 
ಭೋಜನೆ ಮುುಂತಾದವು1ಳಿಂದಲೂ ಶರತ್ಕಾಲದಿಂದಲೂ ಪಿಶ್ಚಪ್ರಕೋಪ 
ವಾಗುವುದು (ತಳವೈ. 32); ಬೆಳಿಗ್ಗೆ ಎನ್ನ ಬಳಿಕ ಅನ್ನಾಶಯ ವು 
ತೆರವಾಗಿರುತ್ತದೆ. ಆಸ ಹಗುರಾದ ಆಹಾರವನ್ನು ಸ್ವಲ್ಪ ತಕ್ಕೊಂಡರೆ 
ಪಿಶ್ವಪ್ರಕೆೋಪವುಗುವುದಿಲ್ಲಿ (ಠ:3:0ಎು. ೩-೦೬6). [%.] 

ಪಿತ್ತರಸ (ನಾ). ಜೀರ್ಣರ..ಗಳಲ್ಲಿ ಒಂದು; ಪಿತ್ತಜನಕಾಂಗವು 
ಉತ್ಪತ್ತಿ ಮಾಡುವ ಒಂದು ಜೀರ್ಣರಸ : ಪಿಸ್ಮರಸವೆತ್ತಂ ತಳ್ತವೋಲ* 
ಪಚ್ಚೆನಾಗಿ ರನಾವೇಷ್ಟಿತ ನುಷ್ಟಿಮಾತ್ರದೆಳವುಲ್ಲನಲ್ಲಿ ವಿಭ್ರಾಜಿಕು- (ಕುಸುಮ. 
೨-೪೭): ಕಿಬ್ಬೊಟ್ಟೆಯ ಆಹಾರದೊಡನೆ ಪಿತ್ತರಸ, ಮೇದೋಜೀರಕಗಳು 
ಸೇರಿ ಹೆಚ್ಚಿನ ಯಾವತ್ತು ಪದಾರ್ಥಗಳು, ಶರೀರದ ಸ್ವೀಕಾರಕ್ಕೆ ಬೇಕಾದ 
ರೀತಿಯಲ್ಲಿ ರೂಪುಗೊಳ್ಳುವುವೆ (೫೭ಕ್ರ. 1: 380): ಆಹಾರ ಜೀರ್ಣಕ್ಕ್ಮಗಿ 


ಯಕೃತ್ತು ಸ್ರವಿಸುವ ಕೆಡಿಯಾದ ಹಳದಿಯ ಹಸಿರು ರಸ: ಪಿತ್ತರಸ 
(wile. ಇಂನವ), [ಸಂ.) 

ಪಏತ್ತರೋಗ (ನಾ). ಪಿತ್ತದಿಂದ ಉಂಟಾಗುವ ಇಯಿಲೆ ; 
ಕಾರ್ಪಾಸಚೊರ್ಜ ೨. ಹತ್ತಿಬೀಷದ ಚೊರ್ಣ ಗಳ ತೂ... ಸಕ್ಕರೆ 
ಗಂತೂ, ಇಷ್ಟನ್ನೂ ಓಟ್ಟು ಚೂರ್ಣ ವಣಡಿ ಸೇವಿಸಲು ಒತ್ತರೋಗಗಳು 
ನಾರವಂಗುವುವು ೩ಳನ್ನಿ. ಶನ. 92೭). (ಸಂ) 


ಪಿತ್ತರೋಗಿ (ನ್ಯಾ. ೩ತ್ರೋದ್ರೇಕದಿಂದ ಉಂಟಾಗುವ ರೋಗಕ್ಕೆ 


ಒಳಗಾದವನು ; ಪಿತ್ತರೋಗದಿಂದ ನರಳುವವನು : ಹಿತ್ತರೋಗಿ, 
ಜ್ವರರೋಗಿ, ಹಸಿದ ಎನು, ದಾಹರೋಗಿ . . , ಮೇಹರೋಗಿ ಇವೇ 
ಮೊದಲಾದ ರೊೋಗವುಳ್ಳಿ ಬರು ಮಂರ್ವನಕ್ಕೆ ಅಯೋಗ್ಯರ: (89ನೈ- ೩೦). 
(ಸಂ. ಪತ್ತರೋಗಿನ*) 

ಹತ್ತಲ್‌ ' ಪಿಂತಿಲ್‌ ' ನೋ. 

ಪತ್ತಲ (ಗು). ೦. ಪಿತ್ತಕ್ಕೆ ಸಂಬಂಧಿಸಿದ. (ನಾ). ಪಿ. ತಾಮ್ರ 
ಮುತ್ತು ಸತುದ್ದ ಸೇರಿ ಆಗಂದ ಒಂದು ಬಗೆಯೆ ಹಳದಿಯ ಬಣ್ಣದಿಂದ 
ಕೂಡಿದ ಮಿಶ್ರಲೋಹ: ಒತ್ತಾ ೩. ಹನದಿಯಿುಂದ ಕೂಡಿದ 
ಒಂದು ಮಿಶ್ರರರ್ಣ ಸುಂಪೇಶಲವು-ತೆಯಾ ಸೊಗಸನಾತಿತ ಹಿಸ್ತಿಲಂ 
ಸಲೆ ಮುಗಿನ ಪೃಥ್ಯಕಂ ಮಹಃನಿಗವುಸನ್ನುತಮಾದ ಲಕ್ಷಣಮುಂ 


ಗೂಢ ುದಲ್ಲದ ಒತ್ತಲಂ ಶು:ಕಪಾಕ್ಷಭಂ (ಹಾಣಿತೃ- 
೨-೮%೬)- ೪. (ಆಲಂ) ಶಕ್ಕಿನ ನಡತೆ ; `ಪಿತ್ತಲಾಟ' 
ಪರಾ. [ಸಂ.] 


ತೆ 
ಆವೆ ಆಲ ಇ4್‌ 


೫೬೧೯ 


13 


20 


22 


30 


33 


40 


ಪಿತ್ತಳೆ 


ಪಿತ್ತಲಾಟ, ಪಿತಲಾಟ (ನಾ). (ಆಲಂ) ಠಕ್ಕು; ಮೋಸ ; ವಂಚೆಕೆ : 
ಇದೆಲ್ಲಾ ಅ.-ಸರವ ಹೋಬಳಿ ಶಿವಾಚಿಾರದ-2ರ ಪಿತ್ತಲಾಟದಿಂದ ನಡೆದಿದೆ 
ಎಂದು ವೀ ಷವಾಗಿ ಮನಸ್ಸಿಗೆ ತಟ್ಟಿತು (ಕುಸಗ- ೩). ಹಿತಲಾಟ : 
ಈಚೀಚೆಗೆ ಅವನ ಪಿತಲ:ಟ ಹೆಚ್ಚಾಗುತ್ತಿದೆ (ರೂತಿ). 

(ಪಿತ್ತಲ 4೮ಟ. / ತಮಿ, ಪಿತ್ತಲಾಟ್ಟ'53*.'ಪಿಸ್ತಲಾಟಕೆ 53, 
ಮಲ. ಪಿತ್ತಲಾಟ್ಟು" ; ತೆಲ:. ಪಿತಲಾಟ್ಮ ಪಿತಲುಟಕ] 

ಪಿತ್ತವಿಕಾರ (ನಾ). ಪಿತ್ತವು ಹೆಚ್ಚಾಗಿ ಉಂಟಾಗುವ ತಲೆ ತಿರುಗುವಿಕೆ 
ಮಂಂತಾದುವು: ದ್ರಾಕ್ಷಿಹಣ್ಣು. ಇಪ್ಪೆ ಹೂವು . . , ಪ್ರತಿದಿನ ಉದಯ 
ಕುಲದಲ್ಲಿ ಕಿಟ್ಟ ಸಹ ನಾಲ್ಕು ವರೆಪ ತೂಕ ಸೇವಿಸಲು ಏಕ್ತಗುಲ್ಮ ಹತ. 
ಸೇಲ ಪಿತ್ತವಿಕಾರಂಗಳು ಕೆಡು -ವು (ವೈರ್ಯತಾ, 1. ೩2೩); ಓಂದಿಷ್ಟ ಹೆಚ್ಚಿಗೆ 
ಸುಣ್ಣವನ್ನು ಗುಡಾಕಿಗೆ ಸಮ ಬಾಯಿಗೆ ಹುಕಿಕೊಡ. ಗುಡಾಕಿನ 
ಜೋರಿಗೆ ತಲೆ ತಿರುಗತೊಡಗಿತು. ಪಿತ್ತವಿಕಾರದಿಂದ ಹೆಡೆ ಕಂಗಾಲಾದ 
(ರೇರತೆಂ- ೦೬೬). [ಸಂ.) 

ಹಿತ್ತವೇರಿಸು (ಕ್ರಿ). ಪಿತ್ತವೇರುವಂತೆ ಮಾಡು; ಪಿತ್ತವನ್ನು ಕೆರಳಿ : 
ಶಿನಮೊಗ್ಗೆದಲ್ಲಿ ಪ ಸ್ತದೇರಿಸುವ ತುಂಗಾಪಾನವನ್ನು ನಿತ್ಯವೂ ಮಾಡಿ 
(ಕಂಗಳ: ೦). [ಪಿತ್ತ ಏರಿಸು (ವಐಜ್‌ಸು)] 

ಹಿತ್ತವೇಜು (ಕ್ರಿ) - ಪಿತ್ತವು ಹೆಚ್ಚಾ ಗು; ಹುಚ್ಚೆ ಹಿಡಿ: ಸತ್ತ ಬಳಿಕಾ 
ಜೀವದೆತ್ತ ಹೋಹುದನಜ್‌ಯ ಅನ್ತ ಪರಲೋಕಟಬೆಸಬನರ ತಲೆಯಲ್ಲಿ 
ಪಿಸ್ತದೇಜ್‌ಹುಮ (ಸರಣ್ಮಾ- ೩83). [ಪಿಸ್ತ ೬ ಎಜು (<ದಜಿ್‌,)) 

ದತ್ತ ಶಮನ (ನಾ). ಪಿತ್ತವಿಕಾರವು ನಾಶವಾಗುವಿಕೆ, - ಇಲ್ಲವಾಗುವಿಕೆ : 
ಕಟ ಸಿಹಿ ತೊಗಶು . . . ಪರಿಮಳಷುಸ್ತಸಖಲ್ಕ್ಮಾಲಂಕಾರ ಮುಂತಾದವು 
ಗಳೆಲವೂ ಪಿತ್ತಶ ಬಂದ್ರ ಗಳು (ತಳವೈ. ೨೦)- [ಸಂ.) 

ಪಿತ್ತಸನ್ನಿ (ನಾ). ಪಿತ್ತದಿಂದ ಉಂಟಾಗುವ ; ನ್ನಿ, - ಬುದ್ಧಿಭ್ರಮಣೆ: 


ಅಂತರ್ದಾಹವು, ಭ್ರೆಚೆ:ಯು . . . ಇವು ಮುಂತಾದ ಚಿಸ್ನೆಗಳೊಡನೆ 
ಕೂಡಿಕೊ:ಡಿರುವುದೆ. ಪಿತ್ತಸನ್ನಿಯ ಲಕ್ಷಣವೆ೨ದರಿವುದ(4ಳನ್ಕಿ . 01೪) 


(ಪಿತ್ತ +ಸ್ನಾ) 

ಪತ್ತಹರೆ (ನಾ). ಪಿತ್ತವನ್ನು ನಾರಪಡಿಸುವಂತಹುದು ; ಪಿತ್ತ 
ಶಮನವನ್ನು ಮಾಡುವ ವ. ;: ಪೀತ':ಸ್ತದ ಗುಣ. ಮನಸ್ಸಿಗೆ 
ಸಂತೋಷಕರವಾಗಿಯೂ ಪಿ'ಓಹಸವಮಗಿಯೊೂ ... ಇರೆವುನ್ಮುತಳನ್ನಿ . ೩೪): 
ಪಿಸ್ತಹರ, ಪಿತ್ತನಾಶಕ (ಸಗೀಿ!ಂus- ಇುಳಪಿ). ([ಸಂ.] 

ಪಿತ್ತಳೆ. ಪಿತ್ತಾಳೆ, ಹಿತ್ತಳೆ, ಹಿತ್ತಾಳೆ (ನಾ). ಎರಡು ಭಾಗ ತಾಮ್ರ 
ಮತ್ತು ಒಂದು ಭಾಗ ಸತುವು ಸೇರಿ ಆಗುವ, ಒಂದು ಬಗೆಯ 
ಹಳದಿಬಣ್ಣದಿಂದ ಕೂಡಿದ ಮಿಶ್ರಲೋಹ; ಪಿತ್ತಲ: ಎಂತುಂ 


ನೇರಾಣಿಯ ಪೊನ್ನಂಕಿರೆ ಲೇಸೆನಿಪುದೆಂತು ಪರಿಕಿಪೊತದೆ)ನಿಪ್ದೆಂತದು 
ಧರ್ಬುಂ ಪಿತ್ತಳೆಯಂತೆಸೆವುನು ಧರ್ಮುವತಾಗಿ ಸಲಲಅ್‌ವಪುದೇ (ಸರತ. 


೧೫-೨೧) ; ಹಿಸ್ತಳೆ ಪೊನ್ನ -ತಾಗಿಯುಂ ಪೊಸ್ನೆಲ್ಲನಂತೆ (ರರ್ಟಾನ್ಥಿ. 00-06೬): 
ತನ್ನ ತರುಮುನೆಯ-ರಿತ್ತ ಪಿತ್ತಳೆ ಪೊನ್ನೆಂದು ಬಗೆಯ ಪೂಜಿಸುವ 
ಕನ್ನೆಯರೊಳು ಕಡುಗೂರ್ಮೆಯನೊಡರಿಸಿ ಪೊನ್ನುರನ್ನದೆಳು ಪೂಜಿಪುದು 
ಹಿತ್ತಾಳೆ : ` ಹೊಂಬಿತ್ತಾಳೆ ' ಪರಾ. ಕಿತ್ತಳೆ; 
“ಅರಕೂಟ। , ರೀತಿಃ-ಈ ೨ ಓ[ಶಾಕಾಂ. ವಿ)ತ್ತಳೆ'(ಶರಾಮು. ತಿ$.0೬); ಹಿತ್ತಳಿಗೆ 
ಬೆಳ್ಳಿಯುತ್ತಮಮುತ್ತಮವಮುದಜಂಂ ಸುಎರ್ನಬೆಂಬವೊಲ್‌ (ಸರುಕ. 08-0೬)- 
ಹಿತ್ತಾಳೆ: “ಡಹಿತ್ತಾಳೆಬೊಳು . - ವಿಮಾಾನದೊಳು. ಪುಷ್ಪಕಬೆ:ನಿಕ್ಕು” 
(ಮಂಗಳ. ೨೩೩-೬೩೩) : ಉತ್ತವಮಂಸುವರ್ಣವದು ಹಿತ್ತಾಳಿಯೆ:ಹಗಹುದು 
ಹಿತಿಲ್ರಳೆಯೆನಸಿ ಕನ: ಪಂ ತಾನದೆಹಗಹುದು (ನೀಳ್ನಾರೋ. ೪೪-೦೦); 
ಹಿತ್ತಾಳೆಯುವಲಿಂಗನಂ ತಾಗಿಯೊಗೆದರಾವುತ್ತಿ:ದೊಳದೈ ಇವಳ್ಳುದದು 
ದೈವವಲ್ಲ (ನೀಕ್ಕಿತಿ ೪-೩-೪೦); ಐದನೆ ಕೋಟೆ ಹಿತ್ತಾಳೆಯಿದರಲ್ಲಿ ಮೋದದಿ 


(೫20. 3 ೨೨): 


ಹಿತಾ_ತಿಸಾರ ೫೬೨೦ ಪದೆಗ 
ಶರದನು ನೆಲಸಿ (ಸಾಗಾ. ೩-೨8) ; ಎರಡನೆಯದರಲ್ಲಿ. . . ಹಿತ್ತಾಳೆ ಪಿತ ಹೆಚ್ಚಾದಾಗ ಹೊಟ್ಟೆ ತೊೊಳಸುತ್ತದೆ (68): ೨. ಸುಳ್ಳೇ ನನ್ನ 
ವತಾತ್ರ್ರ ಮಿಶ್ರಲೋಹವಾದ್ದರಿಂದ ಆ ವರ್ಗಕ್ಕೆ ಅದು ಸೇರು:ಂಶಿಲ್ಲ ಪಿತ್ಮ ಕೆಣಕಬೇಡಾ ಎಂದವರೇ ಸಿುಳಿತಲ್ಲಿಂದ ಎದ್ದು ಹೊರೆಗೆ 
(8೪6. ೩೩೬) - ಹೋಗುವ ಉಡುಪನ್ನು ಧರಿಸ ಹತ್ತಿದರು (ನುೂರುರಾ, 90). ೩. ಇ ಪಿತ್ತ 


ಹಿತ್ತಾಳೆಕಿವಿಯ ವನು (ಆಲಂ) » ಚಾಡಿಮಾತುಗಳನ್ನು ಕೇಳುವವನು: 
ಹಿಶ್ತಾಳೆಕಿವಿಯುವನೆಂಬ ನಾಮಾಂಕಿತವೂ ಹೆಡ್ಡ ನಿಗೆ ಸುಜ ರು 
ಕೊಟ್ಟ ಹೆಸರು (ಗೋಜುತ್ರ. ೩3). ಹಿತ್ತಾಳೆಯ ಕಿವಿ- (ಆಲಂ) ಚಾಡಿಯ 
ಮಾತುಗಳಿಗೆ ಬಗ್ಗುವ ಕಿವಿ: ಚಾಡಿಯ ಮಾತನ್ನು ಕೇಳುವ 


ಸ್ಸ ಭಾವ ; ನನ್ನದು ಪೂರಾ “ಹಿತ್ತಾಳೆಯ ಕಿದಿ”“ಯಾಯಿತು 
(ಕೇರೋರ. ೬೩)- [ದಸಂ. ಪಿತ್ತಲ) 
ಪಿತ್ತಾತಿಸಾರ: (ನಾ). ಪಿತ್ತದಿಂದ ಉಂಟಾಗುವ ಅತಿಸಾರ; 


ಪಿತ್ತಗ್ರಹಣಿ : ಮತ್ತಂ ರಕ್ತ ಕೂಡಿಕೊಂಡು ಕಪ್ಪುವರ್ಣ ಹಳದಿವರ್ಣ 
ವಾಗಿಯೂ ಬೆದರು ಟಬಾಯಾರಿಕೆಯೂ ಉಂಟಾಗಿ ತೋರ್ಪುದೆ 
ಪಿತ್ತಾತಿಸಾರಬೆನಿಸಿಕೊಳ್ಳುವುದು (ಸಳವ. ೩೦೬). [ಸಂ.] 

ಪಿತ್ತಾಧಿಕ (ನಾ). ೧. ಹಿತ್ತಾಧಿಕ್ಕದಿಂದ ಕೂಡಿದುದು ; ಪಿತ್ತವಿಕಾರ 
ವುಳ್ಳುದು : ಪಿತ್ತಾಧಿಕವಾರ ನಾಡಿಯು £ಪ್ಪೆಯಿ ಮರ್ಯಾದೆಯಲ್ಲೂ 
ನವಿಲಂತೆಯೂ ತೀವ್ರವಾಗಿ ಉಷ್ಣವಾಗಿ ನಡೆವುದು (ಸಳೆನೈ. ೦೦) 
೨. ಒತ್ತವು ತಲೆಗೇರಿದವನು ; ಹುಚ್ಚು ಹಿಡಿದವನು ; ಹುಚ್ಚ : 
ಪಿತ್ತಾಧಿಕನು  ತಿರುಗುತ ಲೋಕ ಕಿರುಗುವುದೆ:ಬ ತೆಜನಂತೆಿ 
(ಳುವ್ಕಾರೀ, ೩ 88). (ಸಂ.] 

ಪಿತ್ತಾಧಿಕ್ಕ (ನಾ). ಪಿತ್ತವು ಹೆಚ್ಚಾಗಿ ಇರುವಿಕೆ; ಪಿತ್ತದ ಹೆಚ್ಚಳ ; 
ಬಲದ ಕೈಯ ಹೆಬ್ಬೆರಳಿನ ಮೂಲದಲ್ಲಿರ್ದ ನಾಡಿಯನ್ನು ಪರೀಕ್ಷಿಸಲಾಗಿ 
(ಆ ನಾಡಿಯು) . . - ಪಿತ್ತಾಧಿಕ್ಕವಾದೊಡೆ ಅತಿವೇಗದಿಂ ಚ:ಚಲವಾಗಿ 
ನಡೆವುದು. (ಸಳನ್ಮಿ. 00) ; ಪತ್ತಾಧಿಕ್ಕದಿಂದ ದೇಹ ಮಧ್ಯಮನು, 
ಶ್ಲೇಷ್ಮಾಧಿಕೃದಿಂದ ದೇಹವು ಸ್ಥೂಲವಾಗಿರುವುದು (ತಳವೈ. ರೀ). [ಸಂ.] 

ಪತ್ತಾವರಣ (ನೂ). ಪಿತ್ತದಿಂದ ಉಂಟಾಗುವ ಒಂದು ಬಗೆಯ ರೋಗ: 
ದ್ರಾಕ್ಷಿ ಯಷ್ಪಿವ;ಧುಕ . . . ಸಮುರಸವ ಮಾಡಿ. ಉದಯಕಾಲದಲ್ಲಿ 
ಆ ಲೇಹ್ಮವನ್ನು ಸೇವಿಸೆ ಪಿತ್ತಾವರಣ ಸಕಲವಾದಾವರಣರೋಗ ರ್ತಿಪಿತ್ತ 


ಸಹ ಗುಣಮಕ್ಕುಂ (ಸಳನ್ನೆ. ೦೪೪): [ಸಂ. 
ಪಿತ್ತಾವಿಳ (ನಾ). ಪಿತ್ತದಿಂದ ಕೂಡಿದವನು ; ಪಿತ್ತರೋಗಿ : 
ತೊಳಗುವ _ನಭದೊಳ್‌ ಪಿತ್ತುವಿಳದೃಷ್ಟಿಗವಿದ್ಯಮಾನವೆ:ಚಕರುಚಿ 


ಯೊಂದೆಳಸಿ ಮಿಗೆ ತೋರ್ಪ ತೆಜದಿಂ ಖಳುಗೆ ಪೊಲನಲ್ಲೆ ಕೃತಿಯೊಳಿಲ್ಲದ 
ದೋಡಂ (ಫುಶ್ಕಶುಿ. ೦-೪6). (ಸಂ. ದತಾವಿಲ] 

ಪಿತ್ತಾಶಯ (ನಾ). ಪಿತ್ತಜನಕಾಂಗ ; ಪಿತ್ತಕೋಶ: ಬೈ ಜೀವಸತ್ವ 

. ಇದು ಹಾಲು, ಹಣ್ಣು, ಪಿತ್ತಾಶಹು (1೪). ಮೊಟ್ಟೆಗಳು, 

ಪಾಲಿಶ್‌ ಮಾಡದೆ ಇದ್ದ ಆಕ್ಕಿ ಮುತ್ತು ಇತರ ಧಾನ್ಮಗಳಲಿ ಸಿಕ್ಕುತ್ತದೆ 
(ತಿರೆ. ೨೬). [ಸಂ.7 

ಪಿತ್ತಾಳೆ  ಪಿತ್ತಳೆ ' ನೋ. 

ಪಿತ್ತಿಲ್‌ : ಪಿಂಶಿಲ್‌ ' ನೋ. 

ಪಿತ್ತಿಲ್ಹೋಂಟ (ನಂ . ಹಿತ್ತಲಿನ ತೋಟ,-ಉದ್ಯಾನ: ಬಸದಿಯ ಪೊಜಿಗಣ 
ಪಿಶ್ತಿಲ್ಲೋಡ್ಸಿಮುಂ ತೆಮ್ಟಾ೭ದೊಳು ಕೊಟ್ಟ 


ಹ ಎಲ 
ಸದಿ? 


ಇ 
(ಎಳೆ. ೫, ಕೋಲಾರ. ೪0-೪0; ೪03) 
(ಒತ್ತಿಲ್‌ (ಎಪಿಂತಿಲ್‌) + ತೋಂಟ] 
ಪತ್ತು. ಪಿತ್ಮ (ನಾ). ೧. ಪಿತ್ತ ೧. ೭೨. ಇ ಪಿತ್ತ: ಪಿತ್ತು 
ಒಂದುಗಳೆ ಕೂಡಿ 


ನೆತ್ತಿಗೇನಾದರೂ ಹತ್ತಿದೆಯೋ (ಮುವಿನೂ. ೨): 
ಒಂಬತ್ತರವರೆಗೆ ಏರಿದುವು ; ಪಿತ್ತಿನೆಂತೆ. ಅವಕ್ಕೊಂದು ಸೊನ್ನೆ ಬಂದು 
ಸೇರಿ ಹತ್ತುಯ-ತು. ಫದ ಕೆಮ್ಮಿನಂತೆ (ನಡೆಡಾ 1, ೪೩): ಪಿತ್ಮೆ : ೧. 


40 


ಜಿ: ಕುಲಕೋಟಿಯೆಂಜಲ ತಿಂಬವ 
೪, ಕೊಬ್ಬು | ಸೊಕ್ಕು : ಗರ್ವ: 


6, 
ಪತ್ಕನೊ (0೫08. ೬-೨೦೪). 
ಆಯಿ ೨. ಬರುದಧದಾದರೆ ಬಾ. 


ನಿನ್ನ ಪಿತ್ಮ ಇಳಿಸದೆ ಬಿಡಲಾರೆ (ಕಕ್ತರೂ. ಕ): ಈವತ್ತು ಇರು 
ಸರಿಯಾಗಿ ಪಿತ್ಮ ಇಳಿಸಿದರ್ದರೆ (ಕುಕುಣ, ೬೪): [ ೬ಸಂ. ಪಿತ್ತ] 
ಪಿತ್ತೋದರ (ನಾ). ಪಿತ್ತದಿಂದ ಉಂಟಾಗುವ ಒಂದು ಬಗೆಯ 


ಹೊಟ್ಟೆಯ ರೋಗ, - ಉದರಬೇನೆ ; ತಾರೇಕಾಯಿ, ಹುಣಿಸೇಬೀಜನ 
ಹಿಪ್ಪೆ, ಇವುಗಳ ಸಮಭಾಗ ಚೂರ್ಣ ಮಾಡಿ ಸೇವಿಸಲು ಸರ್ವಾಂಗದಾಹ. 
ಕೈಕಾಲು ಬುತ್ತು ೧ರ್ಣ್ಣುಳ ದೊದಲಾಡ 
ರೋಗ -ಳು ಗುಣವಾಗಿ ಶುಕ್ಲವೃದ್ಧಿಯುಂಟುಗುವುದ: (ಸಕವೈ. ನಂ. ೪೧೭): 
[ಸ2.) 
ಪಿತ್ತೋದ್ರೇಕ (ನಾ). ೧.ಪಿತ್ತವು ಹೆಚ್ಚಾಗುವಿಕೆ ; 
ಏತ್ತೋದ್ರೇ: ವುಳ್ಳ ವನಂಗಿ ತೀವ್ರವಾದ ತ್ರ 
ಉಂಟಾದನಮುಗಿ ಕೆ:ಪಂಗುವ 
ಇರುವವನೇ ಪಿತ್ತಪ್ರಕೃತಿಯುಳ್ಳವನೆ:ದರಿವುದು 
ಪಿತ್ತವು ತಲೆಗೇರುವಿಕೆ: ಮುಎಕಾರ ; ಬುದ್ಧಿಭ್ರಮಣೆ : 
ಏತ್ತೋದ್ರೇಕಂ ಪುಗುಟು- ಚೆತ್ತಭ್ರವೆ:ಯೆಬಿವಕ್ಕುಂ (ಏಮುರ. ೦೩-೫) ; 
£ರೆ. ಕರೆ ಬೇಗ್ಗ೯ಕೀರ್ಶಿಯನೆ:ದನಾ ತರುಣ ಬಂದೊಡನೆ ಕೈಮುಗಿಯೆ 


ಕಣ್ಣುಗಳುಳ ೈವನಾಗಿ 
(ಸಳನ್ಮಿ. ೦೩). ೨. 


ಹಂದಾಡಿ ಬಳಲಿದೆ. ಮಗನೆ ಪಿತ್ತೋದ್ರೇಕ ತಿರುಗಿಸಿದುದೆ ನಿನ್ನನೆಂದ 
(ಕರತ. 30-000). [ಸ೦.] 

ಪತ್ತ 'ಪಿತ್ತು' ನೋ. 

ಪತ್ರಾರ್ಜಿತ (ಗು). ೧. ತಂದೆಯು ಗಳಿಸಿದ, - ಸಂಪಾದಿಸಿದ. 


೨. ವಂರದ ಪೂರ್ವಿಕರು ಗಳಿಸಿದ: ಈ ದಿನ ನಾವೆ ನಮ್ಮ ಪಿತ್ರಾರ್ಜಿತ 
ಭೂಮಿಗಾಗಿಯೂ ನಮ್ಮ ನಮ್ಮ ಮಡದಿ ಮಕ್ಕಳ ಸಂರಕ್ಷಣಾರ್ಥವಾಗಿಯೊ 
ಪ್ರಾಣಗಳನ್ನು ಮುಡುಪಿಟ್ಟು ಯುದ್ಧಕ್ಕೆ ಹೋಗುತ್ತಿರುವೆವು (೫೨೦ತರಾ- 
9೭೪); ಒಂದಿಷ್ಟು ಪಿತವರ್ಜಿತ ಹೊಲಗದ್ದೆಗಳೂ ಬಂದಿದ್ದವು (ಕಂತು, 32). 
(ನಾ). ೩. ತಂದೆಯು ಶಸಂಪಾದಿಸಿದುದು ; ತಂದೆಯ ಆಸ್ತಿ- 
೪. ವಂಶದ ಪೂರ್ವಿಕರು ಆರ್ಜಿಸಿದ ಸಂಪತ್ತು : ಪಿತ್ರುರ್ಜಿತನನ್ನು 
ಅನಮುಭವಿಶುತ್ತಿರುವ ಅವನು ಆಸ್ತಿಸಂಖಾದನೆಗೆ ಬಎಣೆಪಡಚೇಕಂದುದೇನೂ 
ಇಲ್ಲ (ರೂಂ): [ಸಂ.] 

ಪಿತ್ರುಧನ (ನಾ). ಪಿತ್ರಾರ್ಜಿತವಾಗಿ ಬಂಟ ಹಣ, - ಸ್ವತ್ತು : 

ಸೋಮೇಶ್ವರಭಟ್ಟರು ತಮ್ಮ ಪಿತ್ರುಧನ: ಶುಕ್ಲೆದ್ರವ್ಯಮಪ್ಪ ದಸವಂಧದ 
ಸರ್ವ್ವಬಾಧಾವಪರಿಹಾರಂ ವತಾನ್ಮದ ಏಳುಸ್ಥಳದ ಭೂಮಿಯು . . - 
ಧಾರ:ಷೂರ್ಯಾಕು: ಒತಾಡಿ ಕೊಟ್ಟರು (ಕ26, ೬೯-1nas). 

(ಸಂ. ಪಿತೃಧನ) 
ಪಿತ್ತ (ಗು). ೧. ಪಿತೃ::೦ಬಂಧವಾದ : ಪಿತ್ರಾರ್ಜಿತವಾಗಿ ಬಂದ. 


(ನಾ). ೨. ಪಿತೃಗಳಿಗೆ ಮಾಡಬೇಕಾದುದು : ಶ್ರಾದ್ಧ ; ಕಿಥಿ. 
[ಸಂ-] 
ಪದರ (ನಾ). " ತೀರುಗಳನ್ನು ಬಿಗಿದು ಹಿಡಿಯುವ ಅಡ್ಡಮರ : 
ಬಿಗಿಮರ : ಮೂಲ; ಅಡ್ಡಕೋಲು" (6ನಂನಾ)' 


ತುಳು. ಪಿತ್ತರ. ಪಿದರ. ಪಿದಾರ) 
ಪದೆಗ (ನಾ). ಒಂದು ಬಗೆಯ ಪಕ್ಷಿ: ಕುಳಿರ್ಗೆಯ್ಯ ಕೊಳರ್ವಕ್ಕಿ ಕಾವ 
ಪಿದೆಗು ಬಿಸಿಲ್ವಕ್ಕಿಯಿವು ಮೊದಲಾಗಿ ಪೂವನಂ ಪನದೊಳುಂ ಪಾಸನತ್ವವ ' 
ನೈದಿ ಜೀವಿಪುವು ಭಯನುಳಿದು (ಶ್ರಕುಫು. ೩-9೪): [?] 


ಪಿಧಾನ 


ಪಿಧಾನ (ನಾ). ೧. ಮುಚ್ಚುವಿಕೆ ; ಹೊದಿಸುವಿಕೆ. ೨. ಮುಚ್ಚು. ವಂತಹ 
ಸಾಧನ ; ಮುಚ್ಚಳ : “ಪಿಧಾನಂ, ಉದಂಚನಂ -ಈ ೨ ಎಸರ್ಮುಚ್ಮೆ” 
(ಈಥಾಯು. ೫೩-೦೬೦) ; ಈ ಭುಕ್ತಾನ್ನಕ್ಕೆ ಅಮೃತವು ಪಿಧಾನವುಗಲಿ 
(ರಣಂ. ೩೦೨). [ಸ9.) 

ಹಿನ್‌. ಪಂ, ಹಿಂ, ಹಿನ್‌ (ಗು). ೧. ಹಿಂಬದಿಯ ; ಹಿಂಭಾಗದ : 
'ಪಿನ್ನೆಲೆ' ಪರಾ. (ನಾ). ೨. ಹಿಂಬದಿ ; ಹಿಂಭಾಗ. ೩. ಮೊದಲು; 
ಮುಂಚೆ : ಪಿನ್‌ ಮುಜುಮೋಗೀಶ್ವರನುಳ್ಳೆ ಕದಿ ತಣಿದ ನಂಗನ್ನುನ' 
(aves. IX-1, aes; 8ರೆಯ ಕಠ) ೪, ಮೊದಲಿನದು; 
ಮುಂಟಿನದು ; ಹಿಂದಿನದು: "ಪಿನ್ನೀಕ್ಷಿಸು', ' ಪಿನ್ನೋ' 
ಪರಾ. ಪಂ: ೧. 'ಪಿಂಗಡೆ', " ಪಿಂಗಾಲ್‌ ' ಪರಾ. ಪಿ. ನುಡಿಸಲ್‌ 
ಕೇಳಿ ಶುಕಾಳಿಯೊಳ್‌ ನುಡಿವ ಸೋಂಕಲ್‌ ಪಿಂಗೆ ಸಾರ್ದಿರ್ದ 
ಕೌಳುಡೆಯಂ ಸೋಂಕುವ ... ಓಪಳದೆೊಂದು ಭಾವರಸ ಗರ್ಭಕ್ರೀಡೆಯು: 
ವ್ರೀಡೆಯುಂ ಪಡೆನನ್ನಂ ಮದನುಂ ಮುಕುಂದನತಿರುಗೋದ್ರೇಕಮಂ 
ತಾಳ್ಡಿದಂ (ಇಗೂ. 00-046): ಹಿಂ: ೧. ' ಹಿಂಗಚ್ಚೆ ', ' ಹಿಂಗಟ್ಟು' 
ಪರಾ. ೩. ಹಿಂ. ಭವನನೊಲಿಸಿದರ ಮೂಜಗದೆಖಳನಿಂದಭವನ ಕೃಪೆ 
ಪಡೆದವರ ಮುಂ ಭೆವನೆ ಮೆಚ್ಚೆ ಪದಪಾದಾಬ್ಕಕೆ ವಂದಿವೆನಾನತಿಮುದದಿಂದೆ 
(ಶ್ರಿಕುಕಿ. 0-0೩)- ಹಿನ್‌ : ೧. ' ಹಿನ್ನೆಲೆ' ಪರಾ. 

ಪಿನ್ನ ಎ ಮೊದಲಿನ ; ಮುಂಚಿನ ; ಹಿಂದಿನ : ನೀರಿಲ್ಲದ ಕೆಜಿಯ 
ನಡುವಂ ಕಂಡುದಅ*ಂ  ತೀರ್ಥಂಕರಚಕ್ರ ವರ್ತಿಗಳ ಪುಟ್ಟಿದ ಮಧ್ಯ 
ದೇಶದೊಳ್‌ ಪಿನ್ನ[ಕಾಕಾಂ. ಧರ್ಮದ;]ನೆಗಚಿಕಿ ಯಾಗದ (ಕಡಾ. ೪೬-೦೪). 
[ದೇ. 8 ತಎು. ಮಲ. ಕೋತ. ತೊದ. ಪಿನ್‌) 

ಒನೆದ್ದ (ಗು). ೧. ಕಟ್ಟಿರುವ: ಬಂಧಿಸಿರುವ : ಪಿನದ್ಧ ವಿವಿಧ 
ಮಣೆದಪಣಾಧ್ಯಜಂಗಳುಂ * ಆವೋದಕುಸುಮದಾಮನಿಕಾಮಕಮ 
ನೀಯಂಗಳುಮವಪ್ಪ ತೋರಣಂಗಳನೆ ಮಗುಳುತ್ತುಂ (ಅಂತು. ೪-36 ರ); 
ಪರಿಚಿತಭೂತಿರೇಖಮುಖದರ್ಶಿತ ಸರ್ಷಪಪುಂಜಮಂಜನೋಪರಚಿತಖಡ್ಸ 
ಖೇಟಿಕಸೆಮುದೃಟವಿದ್ಧಪಿನದ್ಮಭತ್ತಿ - - - ಏಂ ಪಂಸಕ್ಕೊಲವನಿತ್ತುದೆೊ 
ಬಾಗಿಲರಿಷ್ಟಸದ್ಮದು (ಕಂದ್ರಥಿ. ೩೯೭), ವಿ. ಕೂಡಿದ; ಸೇರಿದ: 
ಆಗಳಾತನುಂ ಅಶೋಕ ಪುನ್ನ್ನಗ ನಕುಲ ಚಂಪಕ ಸಹಕಾರ 
ಲವಂಗ ಕ್ರಮುಕ ನಾಳಿಕೇರ ನಾಗನಲ್ಲೀ ಹಿನದ್ಮದ್ರು ಷುಡ 
ಮಂಡಿತಮನಿಂದ್ರವನದೊ ಳೋ ರಂತ ಪ್ಲ ದಂ ನೋಡುತುಂ 
(ಕಳ್ಕುರಾ. 89-38). ೩. ಹೆದಿಸಿದ; ಮೆಟ್ಟಿದ : ತೆತ್ರಿಸಿದ: 
ಸುರತರುನಂದನಂಗಳಿರ ರತ್ನಪಿನದೃವಿಮಾನಕುಟ್ಟೆಮಾಂತರಸುರತಾಲ ಯ 
ಗಳರ - . - ಕಡುಕೆಯ್ದು ಕೃತಾಂತನಿಂತು ನಿರ್ನೆರಮೌಟಕಿದುಯ್ಕೆ ಬಾರಿಸದೆ 
ಕೆಮ್ಮುನುಪೇಕ್ಷಿಸಿ ನೋಡುತಿಖರೇ (908. ೩5); ಸುರುಚಿ:ಚಂದ್ರಕಾಂತದ 
ಪಿನದೃತಳಂ ವಿಕಸದ್ಮಿ ನೀಳನೀರರಾಹವಳಾವಭಾಸಿ `ತಟರೂಢತಮಾಳಲಶಾ 
ಮನೋಹರಂ (ರರೂ. ೨-೧೩ )- ೪. ಆವರಣವನ್ನು ಹೊಂದಿದ; 
ಮುಚ್ಚಿದ. ೫. ಚುಚ್ಚಿದ; ನಾಟಿದ. ೬. ಅಡಗಿದ; ಗುಪ್ತವಾದ. 
೬. ಬಟ್ಟೆ, ಕವಚೆ ಮುಂತಾದುವನ್ನು ಧರಿಸಿದ. (ನಾ). ೮. 
ಕಟ್ಟುವಿಕೆಗೆ ಒಳಗಾದುದು : “ಬದ್ಧಂ, ಪಿನದ್ಮಂ, ಆಮುಕ್ತಂ, 
ಅಪಿನದ್ಧಂಈ ೪ ಒಟ್ಟಲ್ಪಟ್ಟೊದು” (ಹಳಿಯು. ೦೨೩-೬೨): ೯. ಕಟ್ಟು; 
ಬಂಧನ : “ ಅಪಿನದ್ಮಮೆನೆ ಪಿನದ್ದಂ ಬದ್ಯಮೆನೆ ಕಟ್ಟು” (ಠುಂಗರಾ, 
೩೩9೪-೩8). ೧೦. ಬಟ್ಟೆ, ಕವಚ ಮುಂತಾದುವನ್ನು ಧರಿಸಿದವನು : 
*ಆವಂಕ್ತ॥, ಪತಿಮುಕ್ತೆಃ ಏನದ್ಭಃ, ಅಪಿನದೃಃ ೪ ಬಟ್ಟೆಗಳನ್ನ 
ತೊಟ್ಟುಟ್ಟು ಕಟ್ಟಿಕೊಂಡವನ ಹೆಸರುಗಳು” (ರಾ: ೨೩೬)- “ಅಪಿನದ್ದ' 
ಪಠಾ. [೫0.7 

೬ನಪಾಲ ' ಪಿನಿವಾಲ ' ನೋ. 


೩೦ 


೫೬೨೧ 


ಪಿನಿವಾಲ 
ಪಿನಾಕ (ನಾ). ೧. ಶಿವನ ಒಂದು ಆಯುಧ ; ತ್ರಿಶೂಲ. ೨. ಶಿವನ 
ಧನುಸ್ಸು, - ಬಿಲ್ಲು: "ಪಿನಾಕಂ, ಅಜಗವಂ (ಸ್ಕ್ಮಾತ್‌)- ಈ ೨ 
ಮಹಾದೇವರ ಬಿಲೀ(ಲ್ಲು) ” (ಹೆರಾಯು- 9-೧೪); ಪರಶು ತ್ರಿಶೂಲ 


ಡಮರುಗ ತರವಾರಿ ಪಿನಾಕಬಾಣ ಖಟ್ವಾಂಗ ಪಾಲ ರಧಾಂಗ ವಜ್ರ 
ಧರನಪ್ಪುರುತರ ದಶಬಾಹು ಲಸಿತ ಜಯ ಶಿವಲಿ:ಗಾ (ತ್ರಿಥಿವ- ೩೩-೦೬೪); 


ಅಭವಂ ಫಿನಾಕಮಂ ನೆಗಪಿ ಜೇವೊಡೆದೊ:ದು ಬುಣನುಂ ಪೂಡಿ 
ತೆಗೆದೆಸಲ್‌ (8ೆಂಥ. ೩೦-೪೦): [ಸಂ.) 

ಪಿನಾಕಧರ (ನಾ). ಪಿನಾಕವನ್ನು ಧರಿಸಿರುವವನು : ಶಿವ: 
ತಾನುದ್ರೇಕಿಸಿಯೆ ಸಮರದಲಿ ನಿಲಲು ಪಿನುಕಧರ£ಗೆ ನೂಕದೆಂದನು 


ಸತಿಯರಿದಿರಿನಲಿ (ಕುವ್ಮಾಪಿ: 3-೦೩); ದರ್ವೀಕರೇಶೋಟುವತಾರ್ವೀಪಿನಾಕಥಧರ 
°°. ಸುಸರ್ವ ಜಯಸಿದ್ಧನೇಜ (ಡುರೆ:8ಕಿ. ೦೪-೦): (ಸಂ-] 

ಪಿನಾಕಪಾಣಿ (ನಾ). - ಪಿನಾಕಧರ :  ಅಜ್‌ಯವಮೆ ಬಿಲ್ಲ ಬಿನ್ನಣಕೆ 
ಗಾಂಡಿವಿಯಲ್ಲು ಪಿನಾಕಪಾಣಿಯುಂ ನೆಅ*ಯನಿದಿರ್ಚಿ ನಿಮ್ಮೊಡನೆ ಕಾದಿ 
ಗೆಲಲೈ (ಗರಾಹು. ೪೪೯): [ಸಂ.) 

ಪನಾಕಾಯುಧ (ನಾ). ಪಿನಾಕವೆಂಬ ಆಯುಧವನ್ನು ಉಳ್ಳವನು ; 
ಶಿವ : ಬಿಲ್ತೋಳೆ ಮುನ್ನಂ ಪಿನಾಕಾಯುಧನೆ ಸ:ಳ ಚಕ್ಕಾ ಯುಧ 
ಜಾವುದಜ್ಞ 80 ಬಲ್ಲು - . . ಇಂದ್ರಾತ್ಮಜಾತಂ ಬಲ್ಲಂ ಕೇಳಿ:ಗ ಬಲ್ಲಾಳನೆ 
ಕಲಿಗಳ ದೆ:ವಂ(ಎಳ ೪1. ತಕ್ಕಮ. ೩೭-೩೩; 1160): [ಸಂ.) 

ಹಿಠಾಕಿ, (ನಾ). ಇಪಿನಾಕಾಯುಧ : ಲೋವೀರೆ:ಳಕೆ ನೆಜ* ಬಲ್ಲಿದನು 
ಪಿನಾಕಿಯೆ೦ಬರು ಕಥೆಯೊಳಗೆ (ತ್ರ ಫ್ರಸಾಂ- ೩-೨೮); ನೀನೆನಗೋಪಳಾದರೆ 
ಸಾಕು ಮಲೆತಡೆಯಾ ಪಿನಾಕಿಗೆ ತೆರಳುವೆನೆ ಬಳೀಲ್ಲಿ ನೋಡೆಂದ (೪೨ವ್ಮಾವಿ. 
3°30); ತೃಣರಂಟೀರದ ಮಧ್ಯೆ ಬೇಡುತಿರ್ದಳ್‌ ಬಿಡದೆ ಫಣಿಧರ 
ಪಿನಾಕಿಯು೨ ತನ್ನಭೀಷ್ಟ ಸಘಲಮಕ್ಕೆಂದು (೫ತ್ತ್ರಾಂಗ. 63-೨೨೬೦): 

[ ಸಂ. ಪಿನಾಕಿನ್‌ ] 

ಪಿನಾಕಿ, (ನಾ). ೧. ಒಂದು ಬಗೆಯ ವಾದ್ಮ : ಚಿನ್ನ ತಿಕ್ತಿರಿ ಜುಂಚೆ 
ವಟು ತಾವು ಹೆಗ್ಗಾಳೆ ಮನ್ನೆಯ:ಗಹಳೆ ಪಿನಾಕಿ ಉನ್ನ ತಎಹ ಶಂಖಪಟಹ 
ಡಿಂಡಿದು ವಡ್ಡು ಸನ್ನಾಹಭೇರಿ ಮೊಳಗಲು (ಕಾಮಂ. «_೭೦); ಕೊಂಬು 
ತಿತ್ರಿರಿ ಕಾಳೆ ತುಡುವುು ಪಿನಾಕಿಯಾಡಂಬರದೊಳು ಪೊಕ್ಕ ಪುರವ 
(ಕರತ. 8೬ 6೩); ಜೋಕೆವಿಡಿದು ಸೇನೆ ನುಲ್ಕೂದಿಕ್ಕಿನಲಿ ವಿವೇ ವಿಲ್ಲದೆ 
ಪರಿತರಲು ನೂಕುತ ಕನಲಿ ಪಏಿನಾಕಿಗಜಕಿವ ವಾದ್ಮದಾ ಕೂಗು ಬೊಬ್ಬೆ 


ರಂಜಿಸಿತು (೩8ಸಾಂ. 9.೩೦). ವ. ಒಂದು ಬಗೆಯ ವೀಣೆ: ಪ್ರಾಚೀನ 
ಗ್ರಂಥಗಳು, ಕಿನ್ನರಿ, ಪಿನಂಕೆ, ರುದ್ರವೀಣೆ ಭುಜಂಣವಿ ಣೆ, 
ರಾವಣಹಸ್ತ ಮುಂತಾಗಿ ನಾನಾರೀತಿಯ ವೀಣೆಗಳನ್ನು ನಮೂದಿಸುತ್ತವೆ 
(ಸಂಗೀಶಂ- ೩೦೦). [ಸಂ. ಪಿನಾಕಿ) 

'ಪಿನಾಕಿವೀಣೆ (ನಾ). ಒಂದು ಬಗೆಯ ವೀಣೆ: ತಂತ್ರೀವಾದ್ಮಕಳಾಮು 
ನಂದ ವತಾದರಸ ರಾವಣವೀಣೆ, ರುವ್ರವಿ ಣೆ, . , ಕಿನ್ನರವೀಣೆ, ಪಿನುಕಿ 


ವೀಣೆ ಮೊದಲಾದ ಮೂವತ್ತೆರಡು ವೀಣೆಗಳನ್ನೂ ವೇಣುಸ್ವರಮಂಡಲ 
ಗಳನ್ನೂ ಶ್ರುತಿಗೊಳಿಸಿ (ಹತ. ೨6೩). [ವಿನಾಕ್ಕಿವೀಣೆ,] 

ಪಿನಾಶಿ 'ಪೀನಾಶಿ ` 

ಏನಾಸಿ ' ಪೀನಾಶಿ' 

ಏನಿಕ್ಷೀರ (ನಾ). ಪಯಸ್ತಿನೀ...ಕ್ಷೀರಕಂದ. 
ಬೆಳ್ಳಿ (ಬಿಳಿ?)ಯು ಸೂರಣ, ದುಗ್ಮಿ, ಪಿವಿಕ್ಷೀರ,ಕೂಕೋಳಿ, ಹಾಲ:ಗೂ:ಬಒಳೆ, 
ಎಮ್ಮೆ .'ಆಡು, ಆಡುವ ಹಾಲೆ” (೬4. ೯0). [ಪಓ ? 4 ಕ್ಷೀರ) 

ಹಿನಿವಾಲ, ಪಿನಪಾಲ. ಪಿನ್ನಿವಾಲ (ನಾ). ಒಂದು ಬಗೆಯ ಮರ: 
'ಹಿನಿವಾಲ , , , ನಿಬಿಡವಾದ ಛಾಯೆ:ಯುಳ್ಳದ್ದಾಗಿ. ಬಹುಮುನೋಹರ 


ಎರುತ್ತದೆ. ಸಟ್ಟಿಗೆ ಮಿದು, ' ಕೆಲಸಕ್ಕೆ ಬಾರದ್ದು 


(೪75. 9). 


ಪಿನಿಹುಲ್ಲು ೫೬೨೨ 


ಪಿನಪಾಲ : ಪಿಲಾಲದ ಮರ, ಕಿರಿಗೋಳಿ, ಜೀವಿ, ಪಿನಪಾಲ ( ಕಕ: 
೩೬೨೭೨೪). ಹಿನ್ನಿವಾಲ : (1). ಕೆ. 1 
ಏನಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಡುಗಸಗಸೆಹುಲ್ಲು, 
ಹಿನಿಹುಲ್ಲು (ಕ್ಮ 8೧ ೩9-೬೩೬). [ ವಿನಿ) ಹುಲ್ಲು (ಆಪುಲ್‌)) 
ಹನ್ನಲ್‌ಕೋಲಾಟ (ನಾ). ಒಂದು ಬಗೆಯ ಕೋಲಾಟ; ಜಡೆ 
ನೋಲಾಟ ;: p "ಕಲಾವಿದರು ಒಂದು ಕೈಯಲ್ಲಿ ದಾರವನ್ನು 
ಮತ್ತೊಂದು ಕೈಯಲ್ಲಿ ಒಂದು ಜತೆ ಕೋಲುಗಳನ್ನು ಹಿಡಿದು 
ನರ್ತಿಸುತ್ತಾರೆ. 'ಎತ್ತ ರದ ಪ್ರದೇಶಕ್ಕೆ ಅಥವಾ ಅಟ್ಟಕ್ಕೆ ಎವಿಧ 
ಬಣ್ಣಗಳ ದಾರಗಳನ್ನು ತೂಗು ಹಾಕಿ ನರ್ತಕರು ತಮ್ಮ, ತಾಳಬದ್ಧ 
ಚಲನೆಯಿಂದ: ಆ ದಾರಗಳನ್ನು ಜಡೆ ನೇದಂತೆ ನೇಯುವ ಹಾಗೂ 
ಜಡೆ ಬಿಡಿಸುವ ಚಲನೆಗಳು “ನ್ನಲ್‌ಕೋಲಾಟದಲ್ಲಿವೆ ” (ಗಾತಾ. 
೧೨೬): ಹಾಡಿಗೆ ಅನುಸುಣವಾಗಿ ಅಭಿನಯಿಸಲ್ಪಡುವ ಪಿನ್ನಲ*ಕೋಲಾಟ 
ದಲ್ಲಿ ಹಲವು ರೂಪದವುಗಳಿವೆ (ಠಾ6ತಾ. ೧೨೬). 
( «ತಮಿ. ಪಿನ್ನೆಕ್ಕೋಲನಟ್ಸಿವಂ ) 
ಪಿನ್ನಿ. ಪಿನ್ನೈ (ನಾ). ಮಣ್ಣಿನ ಪಾತ್ರೆ: ಹನ್ನೆರಡುವರ್ಷದ ತಂಗಳ 
ಕೂಳನು ಪಿನ್ನಿಯೊಳೆಅಕಿದು ನಾಲಗೆಲಿ ಕುನ್ನಿಯಂದದಿ ನೆಕ್ಕಿ ಮೈಗೊರಸಿ 
ಕೊಂಬೋದು ಮುನ್ನ ಮಾಡಿದ ವಾಪವೈಸೆ (ಆಜಾ. ೪.5೨); ಮುನ್ನ 
ಉ:ಬಿ. ಶ೦ಣರು ಮ್ಯುಳ್ಯವ್ಯಾಳ್ಯಕೆ ಚಿನ್ನ ಬೆಳ್ಳಿ ಪಂತ್ರದೆೊಳಗೆ ಇನ್ನು ಹಂಚಿ 
ಲುಂಬಂತಾಯುತ್ತಿ ಬನ್ನಿಯೆಂದು ಪಿನ್ನಿಯೊಳಂಬಲಿಯೆಅಕಿಯೆ (ಎ೩0. 
೦೦-೨೩). ಪನ್ನ : ನಾಬಿ) ಮಣ್ಣುಪಿನ್ನೆಯಲ್ಲಿ ಅಂಬಲಿಯನ್ನೊ ಕುಡಿ 
ಯು: ತ್ತಿದೆ (ಊಂ) [?) 
ಪಿನ್ನಿವಾಲ ` ಒನಿವಾಲ' ನೋ. 
ಪಿನ. ್ನೀಕ್ಷಿಸು (ಕ್ರಿ). ಮತ್ತೆ ನೋಡು; ಮರಳಿ ನೋಡು : ಜನಪನಾದ 
ಇಟನೆದುರೊಳಗನುವು ಸಾಗದು ನಿಮ್ಮ ನೃಪಗನುಮನದಿ ವಿನ್ನಿ ್ನೀಕ್ಷಿಸನಿ 
ತಲೈದುವುದೆನಲು ಗೋವಳರು (ನರಾ. 8೭-೧೪). [ಪಿನ್‌*-ಈಕ್ಷಿಸು) 
ಪಿನ್ನು (ನಾ). (ಉಡುಪಿನ ಭಾಗಗಳು, ಕಾಗದಗಳು, ತಲೆಯ ಕೂದಲು 
ಇತ್ಯಾದಿಗಳನ್ನು ಚುಚ್ಚಿ ಸೇರಿಸಲು ಉಪಯೋಗಿಸುವ) ಇಂದ 
ಬಗೆಯೆ 7 ಏಜಿಯಂತೆಹ ಲೋಹದ ವಸ್ತ್ರ; ಗುಂಡುಸೂ 
ಇತ್ಮಾದಿ : ತಲೆಗೆ ಕೆಪುರಿಬ್ಬನ್‌ ಕಟ್ಟಿಕೊಂಡು, "ತಲೆಯಲ್ಲಿ ಭರ 
ಕಡೆಗೆ ಅಡ್ಡತಿಡ್ಡ ಪಿನ್ನು ಚುಚ್ಚಿ ಕೊಂಡಿದ್ದ ಳು (ಗಂಠಾಯಿ- 6೩); 
ಂಬುಸದ ಮಧ್ಯೆಯ ಗುಬ್ಬಿ ಕಳಚಿ ಹೋಗಿದ್ದಕ್ಕೆ, ಕೊರಳಲ್ಲಿಯ ಬೆಳ್ಳಿ 
ಎಳೆಯಲ್ಲಿದ್ದ " ಪಿನ್ನ "ನ್ನು ಹಾಕಿ "ಫಿಟ್‌? ಮಾಡಿದಳು (ಹೂಸ. ೪೦); 
ಪಿನ್ನು ಕಳಚಿ ಹೋಗಿ ಪುಸ್ತಕದ ಹಾಳೆಗಳೆಲ್ಲ ಆದಲುಬದಲಾದುವು (69). 
(+ no.) 
ಪಿನ್ನೆ,: ಹಿನ್ನಿ, ಹಿನ್ನೆ (ನಾ). ೧. ಸೂಜಿಯ ಹಿಂಭಾಗ, -ರಂಧ್ರ 
ವಿರುವ ಭಾಗ : ಸೂಜಿಯ ಹಿನ್ನೆಯೊಳಂ ಮಣಿಯ ದ್ಧಾರದೊಳು 
ನುಸುಳ್ಹಿರ್ಬರಿರ್ದೆಡೆಯೊಳೊರ್ವಬಂ ಕಳ್ಳಂತಪ್ಪ ಕಳ್ಳರ "ಕಳ್ಳನಿವಂ 
(ರರ್ತಾಕ್ಕು. ೩-೪). ಹಿನ್ನಿ: ೧. ಸೂಜಿಯ ಮೊನೆಯಲ್ಲಿ ದಾರ 
ವೇಟ ಹಿನ್ನಿ( ೫೫. ನೆ 1ಯ ಹಂಗ ಬಿಡಿಸಿತ್ತು ನೋಡು (6ಕ್‌ರುಿ,ಕ. 
೧೩೭-೩೨೪); ಸೂಜಿಯ ಹಿನ್ನಿಯಲ್ಲಿ ವಬಗಿಲ ತೋರದ ದಾರ ಹಿಡಿಯಿತ್ತು 
(ಕುಂ190. ೪. ೬೭೦೨೦೫); ದೊನೆ ಮೂಟಿ ಹಿನ್ನಿಯೊಂದು ಆ ಸೂಜಿಯಲ್ಲಿ 
ಹೊಲಿದಿಹೆನೆ:ದಡೆ ಕುಪ್ಪಸಕ್ಕೆ ಚಿಪ್ಪು ಓಡಗೂಡವು ನೋಡಾ (ತರ್ಪನ. 
0೩-೬೩೦), ೨. (ಬಾಣದ) ಹಿಂಭಾಗ; ಗರಿ; “ಕರ್ತರಿ, ಪುಂಖ” 
(ಉಣ. $). ಹಿನ್ನೆ: ೩. ಹಿಂಬದಿ; ಹಿಂಭಾಗ:  ಕೂಳ್ಳಿಯ 
ಒನ್ನೆಯಿಂದ ಸೊಸೆಯ ತಲೇ ಮೇಲೆ ಕುಕ್ಕಿದಳೆ (ಕೂರು ೪೪). 
[ ದೇ. 8 ಮಲ. ತುಳು. ಹಿನ್ನೆ ] 


ಪಿನ್ನೇಸಜು 


ಎನ್ನೈ ' ಹಿನ್ನಿ' ನೋ. 
ಎನ್ನೆಣಿಕೆ (ನಾ). ಹಿಂದಾದುದನ್ನು ಕುರಿತು ಯೋಚಿಸುವುದು ; 


ಪಶ್ಚಿಮಬುದ್ಧಿ : ಏನ್ನೆಣಿಕೆ ಮುನ್‌ ಬಗೆಯನೊತ್ತಿ ಪುಸಿ ಮಾಟ್ದುದು 
(908ಗೂ. ೧6-೩೭೬). [ ಪಿನ್‌ ಎಣಿಕೆ ] 


6 |ಏಿನ್ನೆತ್ತಿ (ನಾ). ನೆತ್ತಿಯ ಹಿಂಭಾಗ : ಪಿನ್ನೆತ್ತಿಯೊಳ್‌ ತುಣಂಬನಿಕ್ಕಿದಳು 


20 


15 


30 


46 


(ರೋಪಕ. 6-9೩). ( ಏನ್‌" ನೆತ್ತಿ ] 


ಏನ್ನೆಲೆ, ಹಿನ್ನೆಲೆ ( (ನಾ) ೧. ಹಿಂದಿನ ನೆಲೆ, ಸ್ಥಳ ; ಹಿಂಬದಿ ; 


ಹಿಂಭಾಗ : ಪಫೋರ್ದರಿಟ್‌ದಲ" ನೂಕಿದ೦* ೭ ಮರಳಿ ಏನ್ನೆಲೆಗೆ ಸುರ್ದು 
ಖೋಯೆುದುಜುಬಿ ತಮತಮಗೆ ಪೊಯ್ದಾ ಡುತಿರ್ದು (ಕಿಂ. 94-೨8); 
ಪ್ರವೀರನು ತೆಗೆಸಿದರ್ಪಿನ್ನೆಲೆಗೆ (ಕಹಯ. 6-40): ಹಿನ್ನೆಲೆ ; ೧. ಕರಿ 
ಘಟೆಯ ಮಜಕೆವೊರನುು ನಿಂದರು ನರರು ತೇಜಿಗಳೋಡಿ ತೇರಿನ 
ವಂಣಕಿಯ ಸಾರ್ದವು ತೇರು ಹಾಯ್ದವು ದೊರೆಯ ಹಿನ್ನೆಲೆಗೆ (ಕುಳ. 
೧8-೩೬) ; ಮದಗಜಗಮನೆಯೊರ್ವಳು ೫ರಿವುಧೈಯೊಳೊದಗಿ ಸರಸ 
ಕೈತುದು ಬೆದಣು ಹಿನ್ನೆಲೆಗೈದೆ (ಕಂತು, ೨೩-೦೨೬) ; ಘಟನೆಗಳ 
ನಿರೂಪಣೆ ಮತ್ತು ಪಂತ್ರಸ್ಮಷ್ಟಿಗಳೇ ಅಲ್ಲಿನ ವುುಖ್ಯೋದ್ದ್ಹೇಶ. ಇವು 
ಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಕಲ್ಪನೆಗೆ ದೊರಕುವಂತೆ ಮಾಡಿ ಕವಿ 
ಹಿನ್ನೆಲೆಗೆ ಸರಿಯುತ್ತಾನೆ (ಉಗ. ೨)- ವಿ. ಯುದ್ಧ ಭೂಮಿಯ 
ಹಿಂಭಾಗಕ್ಕೆ ಇರುವ ಸ್ಥಳ: ಮುಜಸದ ಚೂಣಿಯೆ ಭಟರು ತಂದರು 
ಬಿಆಸಿನರೆನೆಲೆಗಿದು. ನಿಹಾರದೊಳಿಅಾದು ನೆಆ್‌ ಸೊಪ್ಪಾಗಿ ಸಾರಿತು 
ಸರಿದು ಹಿನ್ನೆಲೆಗೆ (ಕುಣ ಇ. ೦೯-೦೨); ಲಗ್ಗೆಯೊಳಗೆ ನೊಂದು ರಿಪು 
ಭೂಪರ ಸೇನೆಯೊಗ್ಗೊಡೆದೋಡಿ ಹಿನ್ನೆಲೆಗೆ ಹಿಗ್ಗುದೆಗೆದು ದೂರ ಚೌದಿಕ್ಕಿ 
ನೊಳುಗ ಬೊಗ ನೆ ಪುಳ್ಳವಿಳಿದರು (ಕಂಠಂ. ೩-೬೦). ೩. "ಮುಂದು 
ಗಡೆ ಇರುವ. ಮುಖ್ಯವ್ಯಕ ಗಳಿಗೆ ಅಥವಾ ವಸ್ತುಗಳಿಗೆ 
ಪ್ರಾಧಾನ್ಮ ಕೊಡುವಂಥ "ದೈಶ್ಶ 'ಚಿತ್ರ ಅಥವಾ ವರ್ಣನೆ" 

(Back~-ground- ಇಂಳನಿ) : ಶುದ್ಧಮೌದ ಅಂತರಿಕ್ಷದ ಹಿನ್ನೆಲೆಯಲ್ಲಿ ಅವು 
ಮರಳ ರೆಕ್ಕೆಗಳಂತೆ ಕೊಂಬೆಗಳಂತೆ ತೋರುತ್ತಿದ್ದವು (ಮುರೆಕಾ. ೪). 
೪. ಭೂಮಿಕೆ; ತಳಹದಿ; ಬುನಾದಿ; ಸನ್ನಿವೇಶ: ಈ ಗ್ರಂಥದ 
ಸ್ವರೂಪವನ್ನು ಅರಿಯಬೇಕಾದರೆ ಅದು ಹುಟ್ಟಿದ ಹಿನ್ನೆಲೆಯನ್ನು ಅರಿಯ 
ಬೇಕಾದುದು ಅತ್ಮಗತ್ಯ (ಕೂನ್ಕಳು. ಎ) ; ಗೊಬೆಲೀ ಯಾವ ಒಂದು 
ವಿಷಯ ಪ್ರತಿಪಾದನೆ ವಾಾಡುವಾಗಲೂ ಅದರ ಚಾರಿತ್ರ, ವಾತ್ತು ಹಿನ್ನೆಲೆಗೆ 
ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಿದ್ದನು (ಸಸ್ಕಳ. ೪೬) ; ಕನ್ನಡದಲ್ಲಿ ಪ 
ಹ ಆದುದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ, ಬೆಳವಣಿಗೆ ಇದೆ (ರಾಂ. 
೩೩); ಶಂಕರ ರಾಮಾನುಜರಿಗೆ ಅವರವರ ಮತಸ್ಥಾಪನೆಗೆ ಹಿನ್ನೆಲೆ 
ಏರ್ವಾಡುಗಿತತ್ತಿ (ಕಾರದ. 34೩); ಇಂದು ಈ ಹಣ ಯಶೋದೆಗಾಗಿರ 
ಬಹುದು ಎಂಬ ಸಂದೇಹದ ಹಿನ್ನೆಲೆಯಲ್ಲೆ ಈ ವರಾತು (ಈಾಕ್ಕಲ್ಮ. ೪). 

[ ಒನ್‌*-ನೆಲೈೆ ] 


ಪನ್ನೇಕಾಯಿ (ನಾ). ಒಂದು ಬಗೆಯ ಮರ : ಸುರಹೊನ್ನೆ, ಏನ್ನೇ ಯು, 


ಪುನ್ನಾಗ, ಸುಡ:ಬು. ಹೂಹೆೊಮ್ಮೆ (ಮ್ಮ ಕಂ: ೦೬-೨೪೪) ; ಕಲ್‌ ಹೊನ್ನೆ, 
ಕಿರಿಹೊನ್ನೆ . - . ಪಿನ್ನೇಕಾಯಿ, ಪುನ್ನಾಗ, ಬೊಬ್ಬಿ, ಶ್ರೀಹೊನ್ನೆ, 
ನಾಮೇರು. ಸಂಡಾಬು, ಇರೈ (4ಸ್ನಎ. 3೬): 

[ಪಿನ್ನೈ (p- ತಮಿ ಪಿನ್ನೈ) 4ಕಾಯ್ಕ್ಮೂ (ಆಕಾರ್ಯ) ] 


ಪಿನ್ನೇಸಲಿಂ (ನಾ). ಪಶ್ಚಿಮಕ್ಕೆ ಇರುವ ಸೂರ್ಯ ; ಮುಳುಗುತ್ತಿರುವ 


ಸೂರ್ಯ: ಇನ್ನೊಮ್ಮೆ ಶರವ ತಿರುವಿಗಿಟ್ಟು ನೋಡೆಂದು ತನ್ನ ದಿವ್ಮಾಸ್ತ 

ದಿನವನ ಪಿನ್ನೇಸಜು ಪಿಂಗಡಲೊಳಗಗುಳದ ಮುನ್ನ . -.. ಅವನುತ್ವ 

ವತಾಂಗವನಾಗಸದ ಅತ್ತ ಹಾಟುವ ತೆಅದಿಂದೆಚ್ಚನು (ಕೇಮಿತೂ. ೨೪-೦೪6). 
(ಪಿನ್‌ , ನೇಸಜು (ಆ ನೇಸಣುಾ್‌)) 


ಏನ್ನೋ ೫೬೨೩ 
ಪಿನ್ನೋ (ಕ್ರಿ). ಹಿಂದೆ ಆದಂದಕ್ಕಾಗಿ ವೃಥೆಯನ್ನು ಹೊಂದು: 
ಪಶಾ ತಾಪ ಪಡು: ಎಂತು ನೀನ್‌ ಪಿನ್‌ನೋಯದೆಯೆ೨ ಪೋಪೆ? 
2 — 
(ಅಂತಿಗೊ. ೦೦.೨೦೨). [ಪಿನ್‌ + ನೋ) 


ಹಿನ್ನೋಡು (ಕ್ರಿ). ಹಿಂದಕ್ಕೆ ಹೊರಳಿ ನೋಡು ; ಹಿಂದಿರುಗಿ ನೋಡು : 
ಎನಗೆ ಅಂಜಿಕೆಯೆಂಬುದಿಲ್ಲ. ಅದಜ್‌ಂದೆ ನೀನ್‌ ಬಂದ ದಾರಿಯೊಳೆ 
ಪಿನ್ನೋಡದೋಡು ! (ಆರೈಪ್ರ. ೩೦-೦೦೦೮). [ಪನ್‌ + ನೋಡು) 

ಹಿಪಾಸ (ನಾ). ನೀರಡಿಕೆ; ಬಾಯಾರಿಕೆ; ದಾಹ: " ನೀರಡಿಕೆ ತರ್ಷಂ 
ಪಿಪಾಸಮೆನಿಸಿರನುಿ ೦'' (ಕುಂಗಂ. ೬೦-೦೪), ಸತ್ಯಗುಪ್ತನು ಆ ಜಲವನ್ನು 
ಹಿಂಗಿ ವಿಪುಸವನ್ನು ಸ್ವಲ್ಪ ಶಮನ ಮಾಡಿಕೊಂಡು ಸುತ್ತಲೂ ನೋಡುತಾ 
ಊತಶುಕೊಂಡನು (ಶೀಲರೂ. ೩). [ಸೆಂ. ವಿಪಾಸಂ] 

ಏಪಾಸಿತ (ಗು). ೧. ಬಾಯಾರಿದ; ನೀರಡಿಸಿದ. (ನಾ). ೨. ಬಾಯಾರಿ 


ದವನು : ನೀರಡಿಸಿದವನಂ : “ ತೃಹಷಿತಃ, ತರ್ಜಿತಃ, ಪಿಪಾ(ಸುಃ), 
ಪಿಪಾಸಿತಃ _ಈ ೪ ನೀರಡಿಸಿದಾತಂ ” (ಪರಾಯ. ೩ಳ-೨೦೭)- [ಸಂ.] 
ಪಿಪಾಸು (ಗು). ೧. ಇ ಪಿಪಾಸಿತ ೧. (ನಾ). ೨.  ಪಿಪಾಸಿತ ೨: 


“ ತೃಷಿತಃ, ತರ್ಷಿತಃ, ಪಿಪಾ(ಸುಃ), ಪಪಾಸಿತಃ-_ಈ ೪ ನೀರಡಿಸಿದಾತಂ” |36 
(ಕರಾಯ. ೩೯-೨೦೬). [ಸಂ.] 

ಪಿಪಾಸೆ (ನಾ). ೧. ನೀರಡಿಕೆ: ಬಾಯಾರಿಕೆ; ತೃಷೆ: “ ಉದನ್ಮೂ, 
ತರ್ಷಃ . . , ಪಿಪಾಸಾ_ ಈ ೫ ನೀರಟಕ್ಕಿ ” 


(ಹಲಾಯು. ೬೦-೨೦೪) ; 
ಅಂತಳವಿಗಬದ ಪಿಪಾಸೆಯುಂ ಪಸಿವುಮಸಮುಯುಂಂಬಡೆದು . - . ನೀರ್ನೆ 
ಆಲನಖಸಿ - - . ನಡೆವಾಗಳ್‌ (ಊಕಾತ, ೬-೪೨ ಕ). ೨. (ಆಲಂ) ತಿಳಿದು 
ಕೊಳ್ಳಬೇಕೆಂಬ ಇಚ್ಛೆ, ಬಯಕೆ: ಅಂತೆಯೆ ಮುಂದೆ ಅದು ಶಾಶ್ವತ 
ವಾದ ಅನಂದದ ಬಗೆಗೆ ಪಿಪಾಸೆಯನ್ನು ಹುಟ್ಟಿಸುತ್ತದೆ (ರುಶಾಯೋ. 0೩೩)- 

[ಸಂ. ಪಿಪಾಸಾ] 

ಏಪಿಲೆ, ಪಪ್ಪಿಲ (ನಾ). ಇರಂವೆ ; ಪಿಪೀಲಿಕಿ : ತರುಗಿರಿಯನೆಲ್ಲ ತಣಗೆಲೆ 
ಯಂತೆ ಹಾಣ್‌ಸುವ ವುರುಶರದ ಪ್ರಳಯಮಾರುತನೊಳುಂ ಏಪಿಬಿಲೆಗಳು 
ಹರುಷದಿಂದಿದಿರೊಡ್ಡಿ ನಿಲ್ವ ಸತ್ವವದು:ಟೆ (ಶ್ರಕುಶ್ರ. ೬-೦೨). ಪಿಪ್ಟಿಲ: 
ಉನ್ನತದ ಪಿಪ್ಪಿ [ಕಾ೫. ಪ್ಹ]ಲ ಪ್ರಸಾದದಗುಳು ಕಚ್ಚಿ ಬರೆ ಕಾಣುತದ್‌ಕೆ 
ಬಸವಂ ಮನ್ನಣೆಯೊಳುಂ ಸಕ್ಕರೆಯ ತಳಿಯೆ (ಶ್ರಕುಥ್ರಿ. ೭-೩೪)- 

[ಆ ಸಂ. ವಿಪೀಲ] 

ಪಿಪೀಲಕೆ (ನಾ). ೧. ದೊಡ್ಡ ಕಪ್ಪುಇರುವೆ ; ಗೊದ್ದ. ೨.: (ಆಲಂ) 
ಅಲ್ಲವ್ಯಕ್ತಿ ; ಕ್ಷುದ್ರಜೀವಿ: ಈ ಸುಶರ್ಮಕ ಶಕುನಿ ಸಲೆ ದುರ್ಮಾಸ 
ನಾದಿ ವಿಪೀಲತರು ತಮಗೇಸು ಬಲುಹುಂಟೈಸನೊದಗಲಿ ಎಂದರವರು 
(ಳುನ್ಮಾಳ, ೦೩-೦೫). (ಸಂ.].. 

ಪಿಪೀಲಿಕ (ನಾ). ೧. (ಹೆಣ್ಣು) ಇರುವೆ: “ಒಪೀಲಿಕಂ ಕ್ಷುದ್ರದೆಂದೆ 
ನಲ್ಕಿಲುಹೆಯಕ್ಕುಂ ” (ನಮುಂಗಳಾ. ೪೪-೦): ಅಲ್ಲಿಗೆ ಮರ್ಕಟನಂತಾಗದೆ 
ಇಲ್ಲಿಗೆ ವಿಹಂಗನಂತಾಗದೆ ಈಚಿಯಲ್ಲಿಗೆ ಪಿಪೀಲೀನಂತಾಗದೆ (ಕೋರಾ. 
909-986) ; ಬೆಲ್ಲದ ರಸವುಂ ದಾರಮಂ ಪೂಸಿ ಪವಳದ ಛಿದ್ರ ಮೊದ 
ಲೊಳಿಟ್ಟು ಇಟು ಪೆಗಳುಳ್ಳ ಠಾವಿನೊಳಿರಿಸಲ್‌ ಪಿಪೀಲಿಕಂಗಳು ದಾರವಮುಂ 
ಪೇಂಗಣ ಛಿದ್ರಕ್ಕೆ ತೆಗತಪ್ಪುದುಂ (ಪುಶ್ಕಾಸ್ತ. ೩-೨೦ ವ್ರ; ಆ ಲಿಂಗದ 
ಮೇಲೊಂದು ಏಪೀಲಿ:ನಿರೆ ಕಂಡು ಬೆದಚಿ೨ . . . ಶೂಲಿ ಕರಂ ನೊಂದ 
ನೆಂದು ಬಳಲುತ್ತಿರ್ದಂ (ಕಂ. ೦೬-೭). ೨. (ಇರುವೆಗಳು ಸಂಗ್ರಹಿಸು 
ವುವೆಂದಂ ಭಾವಿಸಲಾದ) ಒಂದು ಬಗೆಯ ಚಿನ್ನ. (ಸಂ-] 

ಹಿಹೀಲಿಕಾನ್ಮಾಯ (ನಾ). ಇರುವೆಯಂತೆ ಸಾವಧಾನವಾಗಿ, ನಿರಂತರ 
ವಾಗಿ ಕೆಲಸವನ್ನು ಪೂರೈಸುವಿಕೆ: ಎನಿತೊ ಸೋಜಿಗದ ಬಿಲ್ಲಾರಿಕೆಯ 
ಕೆಯ್ತುಗಳ ಂಡಗೆ ಹಿಪೀಲಿಕುನ್ಮಾಯದಿಂ ತಾನುಮಂತೆಸಗಬೇಕೆಂಬು: 
ಸೂರ್ತಿಯಾದರೆ ತಪ್ಪೊ ಅಚ್ಚರಿಯೊ ಏನಂತೆ ? (ಹೆರ್ಕೆರ. ೦೭-೦೦). [ಸಂ.] 


20 


23 


30 


40 


ಏಪ್ಪಲಿಗ 


ಪಿಪೀಲಿಕಾಸ್ತ್ರ (ನಾ). ಇರುವೆಗಳನ್ನು ಉತ್ಪತ್ತಿ ಮಾಡುವ ಒಂದು 
ಬಗೆಯ ಅಸ್ತ್ರ: ತೊಟ್ಟು ತೆಗೆದೆಚ್ಚಂ  ಒಪೀಲಿಕಾಸ್ತ್ರ ನೊಡನೆ 
ಟ್ಟಿಮಿಹೆ ಮುತ್ತಿದುವೆ ಘಣಿಗಳಂ (ಕೈಮಿಶಾ. 39-೩೪). (ಸಂ. 

ಪಿಪೀಲಿಕೆ (ನಾ). ಇರುವೆ : ಕ್ರಿವಿಪಿಪೀಲಿಕುಭ್ರೆ ಮರಪಂನುಷ್ಕಾದಿ ವಿಭೇದ 
ಮಾಗಿ ದ್ವೀಂದ್ರಿಯಾದಿ ತ್ರೆಸಂಗಳ* (ಸುಳುಮಾ. 6-೬ ಠ್ರ; ಯಮುದಂಡ 
ವದೇಂ ಮಾಣ್ತುದೆ ಪಿಪೀಲಿಕಾ ನಧವಿಧಿಯೌ೨ (॥ಗಂ. ೨-೩೪) ; ಧಾರುಣಿ 
ಛಿೊಳು ಪಿಪೀಲಿಕೆಯೆ೨ ವಿಸ್ತಿರದಲಿ ಮಾಡಿದ ಮನೆಯ ಕುಳೊ :ರಗನು 


ಹೊಗುನಂತೆ ರಿಪುಕುಂಶೀಕುವಮಾರೇರ. ವೈರದಲ ಸಪ್ರ್ತಾಂಗವನು 
ಕೈ ಸೂಜ್‌ಗೊಂಬರು (ಕಾವಾ ಆ. 4-0೪). ನೀಲೀ] 
19 ಏಪ್ಪರಗೆ (ನಾ). ಒಂದು ಊರಿನ ಹೆಸರು ; p ಬಿಜಾಪುರಜಿಲ್ಲೆಯ 


ಈಗಿನ ಹೂವಿನ ಹಿಪ್ಪರಿಗೆ : ಬೋಡ: ನೆ ಬಾಗೆವಾಡಿ 
ಸಾಮಳವಾಡಿಗೆ ಒಡ್ಡವೊಡಿಗೆ ಮಧ್ಮವತ್ತಿ ೯] ಬಪ್ಪರಗೆ ನಾಮಗ್ರಮೋ 


(8992. ೫1-1. 6.30; 862); [ಪೊ]7ಲದ ಸಾಳವಾಡಿಗೆಯ « ೫ ಖಯಿುಂ 
ಪಡುವ ಪಿಪ್ಪರ[ಗೆ]ಯು ಸೀಮೆಯಿಂ ತೆಂಕ ಸರ್ವ್ವ[ನವಂ]ಶ್ಯಂ ಬಿಟ್ಟ - 
£ರಿಯ ನೆಲ ಮತ್ತರ್‌" ೫೫ (8399. ೫1-5, ೪6-3೭; `ಸು::102). (72) 
ಪಿಪ್ಪಲ, ಪಿಪ್ಪಳ (ನಾ). ೧. ಒಂದು ಬಗೆಯ ಮರ; ಅರಳಿ; 
ಅಶ್ವತ್ಥ : ಶ್ರೀವೃಕ್ಷಃ, ಪಿಪ್ಪೆಲಃ,  ಅಶ್ವತ್ಥಃ, ಬೋಧಿ 
ಈ ೪ ಅರಳಿ" (ಹಾಯು. ೩-೪4); “ ದಿಪ್ಪಲಂ ಬೋಧಿಯಶ್ವತ್ಮ 
ವೆನಲರಳಿಯಕ್ಕು೦ ” (ಮುಂಗರಾ. ೩೪-೦೦) ; ಉರುಪಯೋಧರಬಿಲ್ವವವು 


ಹೊಯ್ದೊರಸಿ ಕದಳಿಯ ನುಣ್ಣೊಡೆಯ ನಿಟ್ಟೊರಸಿ ರಮಿಸಿತು ವನಸಿರಿಯ 
ಏಪ್ಪಲದಳಾಂಗದಲಿ (ಕರ್ಮಾ. ೨೦-೩೦) ; ಜಾಲಿ ಜೇನೊಡವಿಪ್ಟೆ ಪಿಪ್ಪಲ 
ಮಾಲೆಯ ವ. ನೋಡಬಲೆ (ತೂರರಾ. ೩-೦-೨೮); ಖದಿರು ಬಿಲ್ವ ತೆವತಾಲ 
ತಂಡಸಿ ಬಿದಿರು ಬೆತ್ತ ಪಲಾಶ ಪಿಪ್ತಲ ಮಧುಕ ಹೊನ್ನ ಹಬ ಗುಗ್ಗು ಳ 
ನಂಗ ಪುನ್ನಾಗ (ಉತ್ತಳ. 00೧.9). ೨. ನೀರು; ಜಲ. ೩. ಜವುಗಿನ 
ನೆಲ-ಭೂಮಿ. ೪. ಮೆ ಸಲಿಗೆ. ೫. ಯತಿ; ಸಂನ್ಮಾಸಿ : 
“ಕುಜಭೇದಂ ಶ್ಲಕ್ಷ್ಣ ಯೋಗೀಶ್ವರ ಜಲ ಮಲಿನಂ ಪಿಷ್ಪಲಾಖ್ಧಾ ನಂ” 
(med. aa). 'ಪಿಪ್ಪಳ : ೧. ನನೆವೊತ್ತಿತ್ತದಿರ್ಗುಂತೆ ಪಲ್ಲವಿ 
ಸಿದತ್ತೂದ್ಯತ್ತವಾಳೆಂ ಕರಂ ಕೊನರೇಜ ತುರು. ಪಿಪ್ಪಳಂ . .. ಘನ 
ತಾರಾ»ಕುರಭಾರಮುಂ ೪೦ರವಕಂ' ವೆತ್ತತ್ತೂ ಣ್ಣೊಪ್ಪದಿ೨: (ಣರಕ್ರ. 
9೪-೨೪); ಸಾಳ ರಸಾಳೆ ತಾಳ ತಿಲಕಾಮಳ ಪಿಪ್ಪೆಳ[ಣ2 ಕಂ. ಲ). 
ತರುಸಂತತಿಯಿ೨ಂ ವನಬ್ಭಂದವೆ ಇಪ್ಪುಗುಂ 
೬. ಒಂದು ಊರಿನ ಹೆಸರು 
ಮಂಂತ್ಚನ್ನಃ (ನೆತ್ಕ40. ೦೪೨೧, ೦೦-೪೩, 
ಪಿಪ್ಪಲಿ (ನಾ). ಒಂದು ಬಗೆಯ 
ಒಪ್ಪಲಿ; ಬಾಲಮೆಣನು: 7 ಕೃಷ್ಣಾ. ಉಪ::ಲ್ಮಾ. ವೈದೇಹೀ, 
ಮಾಗಧೀ. ಪಿಪ್ಪಲೀ, ಕಣಾ. ಈ ೬ ಪಿಪ್ಪಲಿ” (ಹಂಡು, 000-9೩0); 
ಚಕೋರಪ:ಜರಂಗಳೊಳಿಃ ಒಪ (ಶಾಳಾ. ಪ್ಚ)ಲೀತಂಡುಲಂಗಳ 


(ಯಾತತಂ. ೧-೩8): 
ಪವಪ್ಪೆಳಗ್ರಾ ಮನಾವಾಗ್ರಹಾಂಸ 


[ಸಂ.] 
ಮತ್ತು ಅದರ ಬೇರು; 


947). 


ಹ 
ಸಸ 


LE 
es 


ಸೂಸಲ:ಂ (ಇರಂಪೂ. ೦೦೦೬) : ಒಪ್ಪಲಿ ಚಲ್ಲಗಾಯರ೯ ದೆಬಸು 
ವತಾಗುಳಿವೇಃರ್ಮೊಳೆಯುಲ್ಲದೇಲೆ . ಆರೆಸತಾವರಿಫೆಲಂಗಳಾದಿಯಾದ 
ಬಿನ ಕಾಯ್ದಳಂ ಮಂಗನ SBE ದನಬ್ಮಪ ್ರದೆೊಳ್‌" (0:೧, 


Ba 


೩.೬೩); 
ಡಿಗೆ ಶರ ಸ (ಕರ್ಮಾ. RS 
ಪಿಪ್ತಲಿಗ (ನಾ). ಹಿಪ ಶೈಲಿಯನ್ನು 
ವ್ಯಾಪಾರಿ ; ತಂಬುಲವಂ ಕೊಳ್ಳ ಮಾಟುವಂ ಮೇಣ್‌, 
ಏವಂ ದವಸಿಗಂ, ಗಂದಿಗ:. ಮೆಣಸಿಗಂ, 


( ವಿಷ್ಪಲಿಡ ಗ್ಯ] 


(ಸಂ 1. 
ಮಾರುವವನ ; 


ಇರಾ ಇತಿ 


ಬಂಲವಂಣಸಿ,ನ 
ತಂಬುಲಿಗಂ. 
ಶ್‌ ನ 
ಏಪ್ಪಲಿಗ: (ಕರ್ಮಾಮು. 
90೯ ಪ್ರಯೋ): 


ಪಿಪ್ಪಲಿಗಾಯಿ 


ವಪ್ಪಲಿಗಾಯಿ (ನಾ). ಹಿಪ್ಪಲಿಕಾಯಿ : ಸಿಂಬೆ ಕೂಗಲಿ ಪಿಪ್ಪಲ (ಲಿ) 

ಗಾಯ ಕೊಯ್ದುರು ನಿಂಬೆಯ: ಕಳನಣ್ಣಳೆೊಡನೆ (ಮೋಹತ. ೪-೩೦). 
[ ಪಿಪ್ಪಲಿ ೬ಕೋಯಿಿ ( ಕ ಎಯ್‌) ) 

ಪಪ್ಪಲೀಪತ್ರ (ನಾ). ಅರಳಿಯ ಎಲೆ. -ಪತ್ರ ; ಪಿವ್ಸಲದಳ: 
ಅಯಃಪಿಪ್ಪಲೀಪತ್ರವಾಉಂಚಿತಮುದ್ಯತ್ಪಾದಪೀಠಿನ್ವಿತವಶಿಧವಳ ಪ್ರಚ್ಛ 
2ಚ್ಛಾಧಿತಂ ವ(ಸ್ತೃತಮಾದುತ್ತುಂಗಗರ್ಭೊೋಚಿತಶಯನ]ದೊಳಾ ಕುಂತೆ 

[ಸಂ.7 

ಎಪ್ಪಲೆ (ನೂ). -ಪಿಪ್ಪಲ ೧: ಪಿಪ್ಪಲೆ ಅರಳಮೇರು ಫಲಾಸೇನ ವಖತ್ತಗ 
ಮೇರು (ಶ್ರತಿಶ್ಠಾ:- ೬-೬). [ ಸಂ. ಪಪ್ಪಲ] 

ಪಪ್ಪೆಳೆ. 'ಎಿಪ್ಪಲ' ನೋ. 

ಪಿಪ್ಪಿಲ ' ಪಿಪಿಲೆ' ನೋ. 

ಪಪ್ಪು (ನಾ). ಮಚ್ಚೆ ; ಗುರಂತು : “ ಜಟೂಲಃ . . . ಪಿಪ್ಲುಃ, ತಿಲಕ, 
ತಿಲಕುಲ£ಃ _ ೫ ತಿಲಕಾಕಾರಗಳಾದ ಕರೀಮಚ್ಛೈೆಗಳ ಪೆಸರುಗಳು, 
ಸಂಗುಶೀಮಚ್ಚೆ, ಹುಟ್ಟುವಂಚ್ಚೆ “(ಸಿರ್ಮಾಂತಿ. ೦%). (ಸಂ. 

ಹಿಮ್ಮಡ, ಪಿಮ್ಮಡಿ, ಹಿಂಬಡ, ಹಿಮ್ಮಡ, ಹಿಮ್ಮಡಿ, ಹಿಮ್ಮಡಂ (ನಾ). 
೧. ಅಡಿಯ ಹಿಂಭಾಗ ; ಪಾದದ ಹಿಂಬದಿ: ಧತಿ ಕೆಡದೆ ಮನದ 
ಬಲ್ಬುಡುಗದೇ ವಮ್ಮಡದೊಳಶಿಧೈರ್ಯದಿಂ ನಡೆದು ಪೋಪಂ (ರಾಶ. 
೨-೪-8೭); ಪಿಮ್ಮಡದಿ:ದೆ ಕೆಲವು ದೂರಂ ನಡೆದು ತುದಿಗಾಲೆೊಳಿನಿತು 
ದೂರಂ ಬರುತೆ ಕಾಲೋರೆಯಿಂದಡಿಯಿ:ಡುತೆ ನಡೆವುತಿರೆ (ಶಾಸೋಫು. 
೭-೩೭೩); ಚಂದದ ಫಿಮ್ಮಡ ಸೊಬಗಾಂತ ಬೆರಳುಗಳಿಂದೆಸೆವವು ಪಜ್ಞೆ 
ಯವನ (ನಾಗಳು. ೨ಶ-ಳ೩)- ಹಿಮ್ಮಡಿ : ೧. ತಲೆಕೆಬಗಾಗಿ ಟ್ವಿದಲಗೊ 
ಅಂ್‌ಯನುರ್ಚಿ ಬೀಟಿ ವಿಮ್ಮುಡಿಯುಂ ಪಟ್‌ಯೆ) ಪೆಆಗಂ ನೋಡುತುಂ್ತ 
ಪುವ ಪೆರ್ಬಂಟುಮಂ . . . ಕಂಡು (6೮ರ. 8-೦೧೪ 5). ಹಿಂಬಡ : 
೧. ಮೊದಲು ನಾವು ಸ್ಥಿರಾಸನದಲ್ಲಿ ಕೂಡಲು ಪ್ರಾರಂಭಿಸಬೇಕೆಂದು 
ಹೇಳಲಾಗಿದೆ . . . ಇದರಲ್ಲಿ ಎರಡು ರೀತಿಗಳಿರುವವು ; ನಾವು ಬೇಕಾದರೆ 
ಎಡದ ಹಿಂಬಡವನ್ನು ಒತ್ತಬಹುದು ಇಲ್ಲವೇ ಬಲದ ಹಿಂಬಡವನ್ನು 
ಒತ್ತ ಬಹುದು (ಕರತ. ೪) ಅಂಗುಷ್ಟ ಎಂಬುದಕ ಮುಂದ ಪಾದವ ಬರಿ 
ಹಿಂಬಡಕ ಕಾಲು ಛೇದಾದ ನಡ ಧಡ , . , ಹತ್ತು ಶಿರಗಳ ಬರೆದಾಳು 
ವಂಣುಂದೆರಡು ಪಾದ ಬರೆದಳು (ಕರ್ನಾಳ. ೨೬೦). ಹಿಮ್ಮಡ : ೧. ತವೆ 
ಹಿವಮ್ಮಿಡಂಗಳು ಮಿಗು5 ಘನವೇಣಿಲತೆ (ಕೆಂಫ್ರ. ೩-೯೩); ಲಣಿಯರವೆತ್ತ 
ಹಿವ್ಮಡದ ಎಣೆತೊಣೆಬಿಲ್ಲದಡಿಯ ರಂಗಾಯೆಂಬ [(ರ]ಮಣಿ ಮೈದೋ 
ರ್ವಳಿನ್ನೆಂದೊ (3380. ೨3-00); ನೀಲ ಆಡಿನನು ತನ್ನ ಹಿಮ್ಮಡದಿಂದ 
ಸಾವಕಾಶವಾಗಿ ಒಂದುರೆಗೆ ತಿವಿದನು (೨ಗ86. ೨). ವಿ. ಚಪ್ಪಲಿಯ 
ಹಿಂಭಾಗದ ಅಟ್ಟೆ : ಆ ಚಪ್ಪಲಿಗಳು ಕೊಂಚ ಅವನಶಿಯನ್ನು ಹೊಂದಿ 
ದ್ವುದರಿಂದ, ಮತ್ತೆ ಅವಕ್ಕೆ ಹಿಮ್ಮಡ ಟಿಸಿ ಹೊಳಪು ಕೊಡಿಸಿದ್ದೆ 
(ಮುಂಗಾಫ್ರಿ: 00); ಓಕ್ಕಲಿಗನು ಬಾಗಿಲಲ್ಲಿ ಎತ್ತರವಾದ ಹಿಮ್ಮಡದ ತನ್ನ 
ಮೆಟ್ಟುಗಳನ್ನು ಬಿಟ್ಟು ಒಳಕ್ಕೆ ಹೊ:ದನು (ಕಕ್ತರ್ದ. 9). ಹಿಮ್ಮಡಿ: 
೧. ಅಟ್ಟಿ ಹರಿದು ಹರಿಯ ಹಿಮ್ಮಡಿಯ ಹಿಡಿದು ಕೊಂಡು ಬಿಟ್ಟೆನು ಕಟ್ಟಿ 
ಯಾಳಿದೆ ರುದ್ರ ನೆ:ಬವನ (ಸಳವ. 11. 3೪6-೨೭); ವೇಣೀವಲ್ಲರಿ ತುಡುಕೆ 
ಹಿಮ್ಮಡಿಯ (ಕಂನಂ. ೯-೬೬); ಹಿಮ್ಮುಡಿಗಳಲ್ಲಿರುವ ಸುಳಿಗಳಿರೆಡು ಸ್ವೂಮಿಗೆ 
ನಾಶಕರಗಳಾಗುವುವೆ (ಗಂಧಿ. ೩೦೭೬-೨೦). -೨- ರಬ್ಬರಿನ ಹಿಮ್ಮಡಿಯುಳ್ಳ 
ಮೆಟ್ಟು... ಪಾದರಕ್ಷೆಗೆ ಬೆಃಕಾಗುವ ಹಾಳೆ, ಹಿಮ್ಮಡಿ, ಬಾರು. ಎಲ್ಲ 
ವನ್ನೂ ರಬ್ಬರಿನಿಂದ ಪತಾಡಲು ಬರುತ್ತದೆ (ರಾಶ್ರ. 3. 89); ಕೂಲಿಂಗ್‌ 
ಗ್ಲಾಸ್‌, ಹಿನ್ಮೂಡಿ ಎತ್ತಿದ ಎಕ್ಕಡ ಎ ಇಣುಕುಹಾಕುತ್ತವೆ (ನನ್ನೂರು. 
408). ಹಿಮ್ಮಡು: ೧. ವಪಾದಿಕೆ-ಕಂಲ ಹಿಮ್ಮಡು 
ರೋಗ (ಗಂಣಿತು. 34೧)- [ಪಿಂ (ಪಿನ್‌) + ಮಡ] 


£ಣ್ಣೆಡ್ಡ ವರಾದಳ್‌ (ಕಾರಂಶ. ೩೯೪): 


೫೬೨೪ 


16 


25 


ಒಡೆಯುವ | «6 


ಪಿಯಾಲ 


ಹಿಮ್ಮಡಿ ' ಪಿಮ್ಮಡ' ನೋ. 

ಪಿಮ್ಮೆಟ್ಟು, ಹಿಮ್ಮೆಟ್ಟು (ಕ್ರಿ). (ಹೆದರಿ) ಹಿಂದಕ್ಕೆ ಸರಿ; ಹಿಂಜರಿ : 
ಎಸುಧಾಚಕ್ರಂ ಪದಾಕ್ರಾಂಶಿಯಿನದಿರೆ ಭುಜಾಕ್ರಾಂ3ಯಿಂ ದಿಗ್ಗಜಂಗಳ್‌ 
ದೆಸೆಯಿುಂ ಪಿಮ್ಮೆಟ್ಟೆ (ಗರಿ. ೪-೭೬); ತೇರೊಳ* ಪೂಡಿದ ತೇಜಿಗಳ್‌ 
ಸರಲ ಕೂರ್ಪಿಂಗಳ್ಳಿ ಪಿಮ್ಮೆಟ್ಟೆ (ಕಲಿಕಾ. 4೩೬); ಇಟ್ಟಡಿಯ ನೆಟ್ಟನಿನಿಸಂ 
ಪಿಮ್ಮೆಟ್ಟಿ ದಟವಟ್ಟಡರೆಯಟ್ಟಳೆವರಂ ಕೈಗೊಟ್ಟು ಪುಯಿಲಿಟ್ಟರ* (89೭. 
೨-೪)- ಹಿಮ್ಮೆಟ್ಟು : “ ಹಿಮ್ಮೆಟ್ಟಿತಕ್ಕೆ ಪೆಡಮೆಟ್ಟಿತೆಂದರ್ಕು ” (ಕಣಕ್ಕೆ. 
೩೪); ಇ೦ತಿಅ್‌ದು ಕೈಎಟ್ಟೂ ಪಾತಕಂ ಹಿಮ್ಮೆಟ್ಟೆ ಮಂಂತೆ ಹೆಣಮಂಳೆದೆರಸಿ 
ಶುಕರಂ ನಿಜ ಪಃ | (ಅಶಾರ. ದೇ. ೧೨೩-೧8); ದುರ್ಬಲನೆೊಡನೆ ಭಂಗವ್ಮೂಪ್ತಿ 
ತನ್ನನು ಸುದಲೆನುತ ಹಿಮ್ಮೆಟ್ಟಿ ಮಮ್ಮಲವಂಣುಗಿದನು ಭೀವಂ (ಕುತ್ಶಾಅ- 
400); ಹಣ ಬಾಯಿ ಬಡಿಯಿತು ಸೋತು ಹಿಮ್ಮೆಟ್ಟಿತು ಗುಣವು (ಇ0ಕಾಕ. 


೨೦೩-೨). (ಪಂ (ಪಿನ್‌). ಮೆಟ್ಟು) 
ಹಿಮ್ಮೆಯಾ್‌, ಹಿಮ್ಮೊಯ್‌ (ನಾ). ೧. ದೇಹದ ಹಿಂಭಾಗ. ೨. ಹಿಂದಿನ 
ಜನ್ಮ ; ಪೂರ್ವಜನ್ಮ : ವಿಷ್ಣುದೂತರು ತುಂಬುರನಂ ಕೆಯ್ವಿಡಿದು 


ಕರೆದುಯ್ಕೈ : ಪಿಮ್ಮೆಯ್ಮೊಳೇಂ ನೋಂತನೋ | ಎನುತೆ ಬಲ್ಭಗೆಯೊಳ್‌ 
ಪ:ಬಲಿಸಿ (ಅರತ, ೨೦-೦೧)- ಹಿಮ್ಮೆಯ್‌ : 0೧. ಹಿಮ್ಮೆಯ್ಮ ಮಾಮ್ಮೆಯ್ಯ 
ಶೋಧಿವೆಯಲ್ಲೆ ನೀನೊಮ್ಮೆ ಮೈದೋಡಕಂಬರು (ಕರಕ. 9೨-೦೭೪). 
[ ಓಂ (ಪಿನ್‌) 2. ದೈರ್ಯ್ಮ ) 
ಪಿಮ್ಮೊನೆದೋಯಿ (ಕ್ರಿ). ಹಿಂಭಾಗದಲ್ಲಿ ಮೊನೆದೋರು ; ಹಿಂದುಗಡೆ 
ಯಲ್ಲಿ ತುದಿ ಕಾಣಿಸು: ಬಿಮ್ಮನೆ ಬಿಗುವೇಅ್‌ ಮಾಲ್‌ ಪೊಣ್ಮುವ 
ಮೊಲೆಗಳ" ಪಿವೆನ್ಮನೆದೋರ್ಪಿನೆಗಂ ಮಾನದುಮ್ಮಹದಿಂ ಬಿಗಿದು ಬಿಗಿದು 
ಬೆಂಡೇಟ್‌ವೆನೋ (ಕಳ. ೬-೨೧೪). [ಪಂ (ಪಿನ್‌) 4 ಮೊನೆದೋಜು ] 
ಪಿಮ್ಮೋರೆ (ನಾ). ೧. ಹಿಂದಕ್ಕೆ ತಿರುಗಿದ ಮುಖ. ೨. ಹಿಂದಕ್ಕೆ 
ಮುಖ ಮಾಡಿದವನು. 
ಪಿಮ್ಮೋರೆಯರ್‌ « ಹಿಂಜರಿಯುವವರು : ಪಿಮ್ಮೋರೆಯರ* 
ಸ್ವಾರ್ಥೆದಲ್ಲಿಯತ್ಕಾಸಕ್ತ್ಕರನರ್ಥದೊಳ೪” ಭಯ:ದೊಳ* ತಲ್ಲಣಿಸರ್‌ (ಹೌರಂದ. 


೦೪-೪೦). [ಬಂ (ಓಪನ್‌). ಮೋರೆ (ಎಮೋಟಕ್‌)] 

ಪಯಣ (ನಾ). ಒಬ್ಬಾತನ ಹೆಸರು: ಪಿಯಣನಾಳುತ್ತಿರೆ ತೈಲವದೇವಂ 
ರಾಜ್ಮಂಗೆಯೆ . : « ಬನೂರ ಯ್ಯ ಮಾಡಿಸಿದ ಕಮ್ಮ (ಎಳ. 7111, Ade. 
೫೨೯-೩ ; 986). (?) 


ಪಿಯಾನೊ (ನಾ). ಹಾರ್ಮೊೋನಿಯಂನಂತೆ ನುಡಿಸುವ ಒಂದು ಬಗೆಯ 
ವಾದ ; p " ಹಲಗೆಯ ಮೇಲೆ ಅಳವಡಿಸಿರುವ ಕೀಲಿಕೈಗಳನ್ನು 
ಒತ್ತುವುದರಿಂದ ಆಯಾ ಸನ್ನೆಗಳು ಮಾಟಲ್ಬಟ್ಟು ಅವಕ್ಕೆ ಹೊಂದಿ 
ಸಿರುವ ಸುತ್ತಿಗೆಗಳು ತಂತಿಗಳನ್ನು ಬಡಿದು ನುದವುಂಟುಮಾಡುವ, 
(ಮತ್ತು ತಂತಿಗಳ ಸ್ಪಂದನವನ್ನು ನಿಲ್ಲಿಸಲು ತಕ್ಕ ತಡೆಗಳನ್ನು 
ಅಳವಡಿಸಿರುವ) ಮತ್ತು ಸಾ., ಧ್ವನಿಗುಂಫನವನು ಸ ತಕ್ಕಂತೆ ಅನು 
ಗೊಳಿಸಲು ಕಾಲೊತ್ತುಗಳಿರುವ. ಒಂದು ವಾದ್ಯ” (Piano: ಇಂಕನಿ) : 
ಮಧ್ಮವಯಸ್ಸಿನ ತೋರವಾದ ಹೆಂಗಸು ಮಿರುಗುವ ಬಿಗಿಯಾದ ಬಟ್ಟೆ 
ಯನ್ನು ತೊಟ್ಟು ಹಒಯಾನೊ ಬಾರಿಸುತ್ತಿದ್ದಳು (ಹೊಸ. ೨೪0); ಶ್ರುತಿ 
ತಪ್ಪಿದ ಪಿಯಾನೊ, ಗೋಡೆಯನ್ನಲಂಕರಿಸಿದ್ದ ಹಡಗಿನ ಹಳದಿ ತಿರುಗಿದ 
ಚಿತ್ರಗಳು ಎಲ್ಲದರ ಬಗೆಗೂ ಒಂದು ಅಭಿಮಾನ ಮನೆ ಮಾಡಿತ್ತು (0೪: 
೬೯) ; ಭಾರತದ ವಾದ್ಯದ ಅನುಕರಣ ಮಾಡಿರುವ ಈಗಿನ ಪರದೇಶವಾದ್ಕ 


"ವಾದ ಪಿಯಾನೋ (ಸಂಗೀಶಂ” ೦೨೦). [ ಎ. ಇಂ. ೫೬೧9) 
ಪಿಯಾಲ : (ನಾ). ಒಂದು ಬಗೆಯ ಸಸ್ಮ ; ಪ್ರಿಯಾಲ: “ ಮೊಟಲೆ 
ರಾಣಾದನಂ, ಪಿಯಾಲಃ, ಸನ್ನಕದ್ರುಃ. ಧನುವಟಃ ” (ಪಾಠಾ. 6). 


ಪ್ರಿಯಾಲ ' ಪರಾ. [ಸಂ.] 


ಪಿರಂಗಿ ೫೬೨೫ 


ಏಕಂಗಿ ' ಫಿರಂಗಿ ' ನೋ. 

ಹಿರಂಗಿಗೆಲಸ (ನಾ). ಪಾಶ್ಚಿಮಾತ್ಮರ ಕೌಶಲ, _ಕುಶಲಕೆಲಸ : 
ಕರುಮಾಡದ ಮೊತ್ತಮೊದಲ ನೆಲೆಯೇಆ್‌ ಯಲ್ಲಿ ರಂಗುವಡೆದ ಪಿರಂಗಿ 
ಗೆಲಸದ ಜಾಲಾಂತರದೊಳಮರಿಸಿದ ಸವಡಿಗನ್ನಡಿಗೊಟವಿಯೆಡೆಯಂ 
ನೋಡಿ (860. ೬-೧೯ 6). [ಪಿರಂಗಿ ( ಎಫಿರಂಗಿ) +ಕೆ೭ಸ ] 

ಹಿರಕಣೆ, ಪಿರುಕಣೆ (ನಾ). ಒತ್ತಾಯವನ್ನು ನಿರೀಕ್ಷಿಸಿ ಆಡುವ 
ಮಾತು ; ಬಲವಂತದ ನಿರೀಕ್ಷೆಯಿಂದ ಕೂಡಿದ ನಡವಳಿಕೆ: ಈ 
ಹೆಂಗಸರ ಬಲವಂತದ ಮಾತುಗಳೂ ಪಿರಕಣೆಗಳೂ ರಾಮಯ್ಯನವರ ಕಿವಿಗೆ 
ಬಿತ್ತು (ಇಂದು- 908)- ಪಿರುಕಣೆ : ಏನೂ ಬರದೆ ನಾಟಕದಲ್ಲಿ ಪುರ್ಟು 
ಮಾಡೋದಕ್ಕೆ ಹೊರಟಿದ್ದೀಯಾ. ಹಾಡು. ಇರಲಿ ಈ ಪಿರುಕಣೆ 
(ಶರಿಕಾ, ೨4). (1?) 

ಹಿರಚಲು (ನಾ). (ಮೇಲೆ ಮೇಲೆ ಬರುವ ರೋಗದಿಂದ ಉಂಟಾದ) 
ಕೊಂದಗೆ : ಕಾಟ ; ಹಿಂಸೆ: ಮಧ್ಯೆ ಮಧ್ಯೆ ಕಾಹಿಲೆ ಬೇರೆ ಬೀಳುತ್ತಿ 
ದ್ದರು. ಕಾಹಿಲೆಯ ' ವಿರಚಲು ' ಬೇರೆ ಗಂಟಾಬಿತ್ತು (ಕಾಯಕ. ೦೬); 
ನನಗೆ ಕೆಟ್ಟ ಪಿರಚಲು ಬಂದು ಬಿಟ್ಟಿದೆ (ಗೃಹಂ. ೨೪೩). [7 ] 

ಅರೆದು (ನಾ) ಪಿರ್ರೆ ; ನಿತಂಬ: ಅವನ ಸ್ತ್ರೀಯು ಕೃಶವಾದ ನಡುವುಳ್ಳ 
ವಳು. ದೊಡ್ಡದುದ ಪಿರದುಗಳುಳ್ಳೆವಳು (ಕಳಸ. ೭). 

[ದೇ. ॥ ತೆಲು. ಪಿರುದು, ಫಿಜುಂದಂ ) 

ಏರೆಮಿಡ್ಡು (ನಾ). “ (ಮು. ಪುರಾತನ ಈಜಿಪ್ಟಿನಲ್ಲಿ ಬಹುಭುಜಾ 
ಕೃತಿಯ ಅಥವಾ (ಸಾ.) ಚೌಕನೆಯ ತಳಹದಿಯ ಮೇಲೆ ಪಕ್ಕ 
ಗೋಡೆಗಳು ಇಳಿಜಾರಾಗಿರುವಂತೆಯೂ ಮೇಲಕ್ಕೆ ಹೋಗುತ್ತ 
ಹೋಗುತ್ತ ಕೊನೆಗೆ ಸೂಚ್ಯಗ ವಾಗಿ ಮುಗಿಯುವಂತೆಯೂ ಕಲ್ಲು 
ಮೊ.ಗಳಿಂದ ರಾಜರ ಸಮಾಧಿಗಳಾಗಿ ಕಟ್ಟಿದ ಸ್ಮಾರಕ ಕಟ್ಟಡ: 
ಗೋಪುರಾಕೃ ತಿಯ ಕಟ್ಟಡ” (೫೫ಣ೬೬6- ಇಂ); ಐ ಇದು 
ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದು ಎಂದು ಪರಿಗಣಿತ 
ವಾಗಿದೆ : ಸುಮಾರು ಕ್ರಿ.ಪೂ. ೨೯೦೦ರಲ್ಲಿ ಜಗದ್ದಿಖ್ಕಾತವುದ ಈಜಿಪ್ಟಿನ 
ಏಿರಮಿಡ್ಡುಗಳಲ್ಲಿ ಒಂದಾದ ಗಿಸೆಯ ಪಿರಮಿಡ್ಲು ... ಕಟ್ಟಲ್ಪಟ್ಟಿತು 
(ಕತಕ. 2): ದ್ರಾವಿಡನೆಮೂನೆಯ ಶಿಖರವು ಅಡ್ಡಡ್ಡವಂದ ಹಂತಗಳಿಂದ 
ಕೂಡಿ, ಹಿರಮಿಡ್ಡಿನ ಆಕಾರವನ್ನು ಹೊಂದಿದೆ (ಕಾರೆದ. ೪೯೨). 

{ +o. pyramid ) 

ಹಿರಿ, ಹರಿ; (ಕ್ರಿ). ೧. ತರಿ; ಕೀಳು; ತರಚು: ಪಿರಿದ (ಕಾಣಾ: 
ತಅಕಿದು, ಬಿರಿತ, ಬಿರಿದ] ತುಪ್ಪುಳಿನ ಕೊರಳ ಮಿಡುಕಿನ . . . ಪತಿಯ 
ಸುತ್ತಲು ತಿರುಗಿ ಚೀಟುವ ವಿಹಗಸತಿಯನು ಕಂಡನಾ ಮುನಿಪ (ಕೊರರಾ. 
0-3-0೪). ೨. ಹೊರಕ್ಕೆ ಎಳಿ; ಸೆಳೆ; ಕಿತ್ತು ತೆಗೆ: ಸೂರಾಂಬಿಕೆಯ 
ಮನೆಯ ಕೇರಂ ಕೆಡಪ. . . ತೊನೆದು ಸೂರಂ ಸೇರಿ ಪಿರಿಯುತ್ತು 
ಮಂತ್ಯಜನನನುನಯದೆ ಪಏಡಿದು ವೆಡಗುಡಿಗಟ್ಟಿ ತನ್ನಿಮೆಂದೆನಸುವಿರ 
ದಿಂತು ನುಡಿಯುತ್ತಿರ್ಪ ವೇಳಿಯೊಳ್‌ (ಅ0ತ. ೦-೭-೨8); ಒಲೆಯಿಂದ 
ಮಿರ್ಬಾಯ ಖಡ್ಗಮನ"* ೬ರಿದು (9ಕ್ಕಕ್ಕಾ. ೨-೩೬). ೩. ಹಾಳಾಗು ; 
ನಾಶವಾಗು ; ಇಲ್ಲವಾಗು : ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆಜ 
ವೋಲ್‌ ಮಣ್ಸವೋಲ್ಟೊ*ಅ್‌ ಬೇಗಂ ಪಿರಿಗುಂ ಶ್ರೀರೂಪಲೀಲಾಧನ 
ವಿಭವ ವಂಶಾರಾತಿಗಳ್ಲಿ ಲ್ಲವಾಗ್ಗೇ ೦ (ಎಳೆ. 17, ೮6-೦; ಸು. 70೧); ತಾಂ ಬಣ 
ದೆಂತು ಬಂದನೀ ಬಿಓಲೊಳಿದೇಕೆ ಮೆಯ್ಕರಿಸಿನಂ ಪಿರಿದಕ್ಕಟ ತಳ್ತ 
ಬಾಸುಟುಂ ಪ೩ಯವ ನೊಂದನೆಂದು ನುಡಿದಳ ತಡೆದೊಯ್ಯನೆ ಬಂದ 
ವೆಲ್ಲನಂ (ಊೀಉದ. 3-8೭); ಆ ಸುಖಾನುಭಾಸವಂಂ ಖರಿಗು೦ (ಮೂರುಜಾ. 
944-936). ಹಿರಿ: ೨. ಉರುಗದೆಯಿಂದ ಕೌರವನ ತೊಡೆಗಳನು 
ಮುಲ್‌ದೆ ದುರುಳ ದುಶ್ಶಾಸನನ ಕರುಳುಗಳ ನೀ ಹಿರಿದೆ (ವಾ೦ೀ.' ೩೦-೨); 


ಆತೆ. 
ಎ 


40 


ಪಿರಿಕಿ, 


ಹಿರಿದ ಕಶ್ತಿಯೊಡನೆ ಅರಸನೂ ಪ್ರಚ್ಛನ್ನ ಎಂಗಿ ಅವಳೆ “ಬೆನ್ನೊಳಿ ಪೋದಂ 
ದೋಷದ ಚೆನ್ನೊಳೆ ಸಂಧಿಸುವ ದಂಡದಂತೆ” (ಕಾವನ. ೩೦); ತಗ್ಗಿಪ ಸಲು 
ವಾಗಿ ನೀರಿನ ಕುದಿಯನು ತಣ್ಣೀರು ಸುರಿಯುವ ಬದಲು ಒಲೆಯೊಳಗುರಿ 
ಯುವ ಸೌದೆಯೊಳೆರಡನು ಬೇಗನೆ ಹಿರಿವುದೆ ಮೇಲು (ಇಂಕಾಶ. ೨೦೩-೩೫೩). 
೪. ಕತ್ತರಿಸು ; ತುಂಡುವಕಾಡು : ಬಾಳೆಯ ಹೊಡೆಯ ಹಿರಿದು ಹಸ 
ನಾಗಿ ಪಾಕಂ ಮಾಡಿಯದಣಅಡಕೆದಾಳಿಲವೆಸರ ಕರೆವುದು (ಸೂತಕ. 8-3). 
೫. ಒಡೆ: ಬಿರಿ: ಸೀಳು: ಎರಡು ಮೋಟಕರಂಗಿಂ. . . ಹೊಡೆ 
ಪುತ್ತ ಬಡಿವುತ್ತ ಮರಳಿ ಮತ್ತೆಯು ಕುಟ್ಟುತಿರೆ ತಲೆ ಹಿರಿದು ಬುಗುಟಿ 
ಗಳೆದ್ನೊಡೆದು ನೆತ್ತರು ಬಿಡದೆ ಜೋರನೆ ಸುರಿಯೆ (ಅಸತ್ಯ. ೩6-೨೪). 
೬. ಲೂಟಿಮಾಡು ; ಕಿತ್ತುಕೊಳ್ಳು : ಎನ್ನ ಸತಿಯು ಎನ್ನ ಸುತರು 
ಎನ್ನೆ ಬಂಧು ಬಳಗವು ಇನ್ನು ಸಾಕಿ ಸಲಹು ಎಂದು ಎನ್ನೆ ಹಿ [ತಾಂಣ. ಹ] 
ರಿದು ಶಿಂಬರು (ಫುರಂದ. ೦-0೬೬-೩); ನಿಂತರೆ ಕುಳಿತರೆ ದುಡ್ಡು ಹಿರಿಯ್ಯು 
ಎರಿ (ಗೃಹಂ. ೬೪; ಬೆಂದ ಮನೆಯಲ್ಲಿ ಹಿರಿದದ್ದೇ ಲಾಭೆ (ಗಾರ). ೭. 
(ಸಂತೆ, ಜಾತ್ರೆ ಮುಂತಾದುವು) ಚೆದರು ; ಮುಕ್ತಾಯವಾಗು : 
ಜಾತ್ರೆಯು ಹಿರಿದ ಮೇಲೆ, ಚೋಮನ ಮನೆಯವರು ಕುಕ್ಕರಳ್ಳಿಗೆ 
ಬಂದು, ನಾಲ್ಕು ದಿನ ಇದ್ದು ಹೋದರು (ಉಳುಂಳೂ. ೩೪೨); ಕೊಳ್ಳ! ಲಿ 
ಹುದನು ಕೊಂಡೆನೆಲ್ಲ ಹಿರಿವುದೆಂದೀ ಸಂತೆ ಬಲ್ಲರುರು ನೆರಸಿದನಬ್ಬದೆ ? 
(ಗಿಳಿಏಂ. 89.೩). 

ಓರಿದಿಡು. ಹಿರಿದಿಡು- ಬೇರೆ ಮಾಡಿ ಇಡು ; ಕಿತ್ತಿಡಂ ; ಪ್ರತ್ಯೇ 
ಕಿಸು: ಬೆಳೆಕ್ಲು ತಳಕಲ್ಲ ಕಳೆಯಲ್ಲ ಕಲೆಯಲ್ಲ -ನಷ್ಟವಹುದ.ೂಯಿಲ್ಲಿ 
ಪ್ರಕೃತಿಯಿಂ ಪುರುಷನಿವ ತನ್ನ ತಾಂ ಪಿರಿದಿಡುವ ಶ್ರೀಮೂರ್ತಿ ತಂತ್ರದಲ್ಲಿ 
(ಕುಲಕ, 36-00); ನಿನ್ನ ದುರಹಂಕಾರನನ್ನೆಲ್ಲ ಅಡಗಿಸಿ ಆಡವೀಪಾಲು 
ವಷಡ್ತೇ ಇದೆ, ನನ್ನ ನಾಲಿಗೆ ಹಿರಿದಿಟ್ಟುಬಿಡ್ಡೇನೆ 1೪೪5. 9೩3). 

(ದೇ. ॥ ತವಿ. ಮುಲ. ಪಿರಿ] 


ಪರ್ಕಿ "ಪಜ್‌ ' ನೋ. 
ಪಿರಿ, (ನಾ) ನವಿಲುಗರಿ; ಪೀಲಿ: ಅಂತಕ ಬರ್ಪಂತಃಷುರಕಾಂತೆಯರ 


ನಡುವೆ ಪಿರಿ (ಶಾಕಾಂ. ಪೀಲಿದಬ್‌]ಯೆ ತುಜುಂಗಲೊೊಳುದ್ಮಾನೆಷಂಡಂ 

ದೆರಸು ವನದೇವತೆಯೆ ಬರ್ಪೆಂತೆ ... ಬಂದಳ್‌ (ನರಶ್ರಿ. ಜೋವ): 

ಪಣ್ಣಿದ ರಣದೊಳ್ನಿನ್ನಯ ಕಣ್ಣೆಲ್ಲವುನೊಂದುನಿಮಿಷನಸತ್ರದೆ ಪಿರಿಯಾ 

ಕಣ್ಣೆನಿಸಿ ತೋಜದೊಡೆ ಮುಕ್ಕಣ್ಣಂ ನಾನಲ್ಲು (ತೀಕೊ, ೦0-:೩೬). 
(ದೇ. ॥ ತೆಲು. ಪಿರಿ) 


ಪಿರ್ಮಿ, ವೆರ್‌, ಪೆರ್ಕು, ಪೇರ್‌, ಹಿರ್ಕಿ, ಹೆರ್‌, ಹೇರ್‌, (ಸಪೂರೂ). 


`ಪಿರಿದು ' ಎಂಬುದಕ್ಕೆ ಸಮಾಸಗಳಲ್ಲಿ ಬರುವ ಆದೇಶರೂಪ : 
* ಪಿರಿತನ'. “ ಪಿರಿಯಕ್ಕರ' ಪರಾ. ಹೆರ್‌ : 'ಪೆರ್ಗರಡಿ ' 

` ಪೆರ್ಗಿಚ್ಚು ' ಪರಾ. ಪೆರು : ' ಪೆರುದಟ್ಟಾರ ' ಪರಾ. ಪೇರ್‌, : 
“ಪೇರಡವಿ ', " ಪೇರಡಿ ' ಪರಾ. ಹಿರ್ಮಿ : " ಹಿರಿಗನಶು ?, "ಹಿರಿ 
ಗೆಯ್ಮೆ' ಪರಾ. ಹೆರ್‌ : “ಹೆರ್ಗಂಬ' ಪರಾ. ಹೇರ್‌,: “ಹೇರಂಬು', 
* ಹೇರಿಟ್ಟಿ ' ಪರಾ. [ ಆ ಪಿರಿದ್ಕು) 


ಹಿರಿಕ್ಕಿ. ಬಿರಿಕಿ (ನಾ). ೧. ತಿರುಗಣಿ ; ಮರಸುತ್ತು : ಬಾಗಿಲುಗಳಿಗೆ 


ಇನ್ನೂ ಪಿರಿಕಿ ಹಾಕಿಲ್ಲ (ರೂ). ಬಿರಿಕಿ; ೨. ನೂಲು ತೆಗೆಯುವ 
ಸಾಧನ ; ತಕಲಿ : ಸಣೆಳಿಗಳಂ ತೆಗೆದು ಸುತ್ತುತ್ತೆ ಬರಿಳಿಯಂ ತಿಣ್ಣನೇ 
ಣ ಳಾ 
ಶಿರುಹುತಿರೆ (ದುರತ. 4-03). 
(ದೇ. ॥ ತುಳು. ಏರಿಕ, ಏರಿಕೆ. ತಿರಿಚುವಿಕೆ, ಶಿರುಗಿಸುವಿ69) 


ಪರಿಕ್ಕಿ. ಏರ್ಕಿ (ನಾ). ೧. ಭಯ; ದಿಗಿಲು: 'ಏರಿಕಿತನ' ಪರಾ. 


ತಿ. ಭಯಪಡುವವನು ; ಅಂಜುವ ಸ ಓಭಾವದವನು; ಪುಕ್ಕಲ : 
* ತ್ರಸ್ನುಃ, ಭೀರುಃ, ಭೀರಂಕಃ, ಭೀಲುಕೆಃ-- ೪ ಹೆದರುವವನ ಪಿಸರು, 


ಹಿರಿಕಿತನ 


ಭಯಪಡುವ ಪಿರಿಕ8” (೬ಠ್ಕಾಿ- ೩3೪) ; ಪಿರಿಕಿ. ಪುರುಕ: ತಮಿಳಿನಲ್ಲಿ 
ಉ: ಬಹುವೇಳೆ ಇ ಆಗಿ ಉಚ್ಚಾರವಾಗುತ್ತವೆ. ಪುಲಿ ಪಿಲಿ; ಇದರಂತೆ 
ಪುರು8 ಪರಿಕ ಆಗಿದೆ. ಅರ್ಥ ಪುಕ್ಕಲುಮನುಷ್ಯ (ಮಏಮ್ಮತು. ೦೭). 
ಪರ್ಕಿ: ೩. ಹುಚ್ಚು; ಮರುಳು: ಅವರಿಗೆ ಏರ್ಕಿಯೆಂದು (ಹುಚ್ಚೆಂದು) 
ನನಗೂ ಪಿರ್ಕಿಯೇ ? (ಗಂಗಾನ- ೦೬೫). ೪. ಹುಚ್ಚ ; ಮರುಳ: 
ಆತ ಏನಾದರೂ ಪಿರ್ಕಿಯ ಜಾಗೆ ವಾಿತಾಡಲಿಕ್ಕೆ ಹತ್ತಿದನೆಂದರೆ ಕೂಡಲೇ 
» - - ಕುಂಕುಮವನ್ನು ಸ್ವಲ್ಪ ಅವನ ಮೇಲೆ ಹಾರಿಸಿಬಿಡಿ (ಕೈಮಾಂಸ. ೨೬); 
ಸಾಣೆಕ೮ೌನಂತಹ ಮಿತ್ರರೇ “ಅದೊಂದು ಪರ್ಕಿ ಅಲ್ಲವೇ” ಎಂದಂ 
ಅನ್ನುವುದೂ ಉಂಟ (ow st) 
(ದೇ. ॥ ತಮಿ. ಪಿಅಕ್ಕ ; ತೆಲು. ಪಿರಿಕಿ, ಪಿಜಿ] 

ಹಿರಿಕಿತೆನ (ನಾ). ಭಯ ; ಅಂಜಿಕೆ: ಇಷ್ಟಾದ ಮೇಲೂ ನಮ್ಮ ಕಷ್ಟ 

ನಿವಾರಣೆಯಾಗಲಿಲ್ಲ ; ನಮ್ಮ ಪಿರಿಕಿತನ ದೂರವಾಗಲಿಲ್ಲ (ಶೂಡೂಕ್ರೆ. ೩). 
[ಹರಿಕ್ಕಿ-- -ತನ) 

ಹಿರಿ ಭಾವ (ನಾ). ಅಂಜುವ ಸ್ವಭಾವ ; ಪುಕ್ಕಲುತನ : “ಪರಕ 

ಸ್ವಭಾವದ ; ದಿಗಿಲು ಬೀಳುವ ; ರೇಗುವ” (10mpy. ೩968): 
[ ರಿಕ್ಕಿ--ಸ್ವಭಾವ ] 

ಪರಿಕೆಟ (ನಾ). ಒಂದು ಊರಿನ ಹೆಸರು : ಅವಿನೀತವುಹಾಧಿರಾಜೇನೆ 
ದತ್ತೇನ ಪಡಿಯೇಬಅಕೊಳೆಂ  ಊರೂರೊಳ್ಡನ್ನಿರ್ಕ್ಯಣ್ಣುಗಜುಕ್ಸೆಯ್ದು 
ಅವ್ಹೂಲಿಮಣ್ಣುಂ ತಳವನಪುರದೊಳ್ತಳವಿತ್ತಿಯ ವಂಣ್ಣೊಗರಿಗೆಟ*ಯೆೊಳ್ಳ 
ನ್ನಿರ್ಕೈಣ್ಣುಗಂ ಪರಿಕೆಅಯೊಳಂ ರಾಜಮಾನಂ..- ದತ್ತಂ (ಇಳ. 1, 
9-89; 496). [ ಪರ್ಮಿ(ಎಪರಿದ್ದು)+ಕೆಲ್‌ ] 

ಪರಿಚು, ಪಿರುಚು, ಪಿಜ್‌ಚು, ಪಿಮಿಚು (ಕ್ರಿ). ೧. ಬೇರೆ ಮಾಡು ; 
ಪ್ರತೇಕಿಸಂ : ಪೊಅಗೇನನಾದೊಡಂ ಕುಲತು ತದ್ರೂಪಮಂ ಪಿರಿಚುತದ 
ಸ್ತಿ ಭಾತಿಗಳನಾತ್ಮನೆಂದಆ್‌ಯಲೊಂದನೆಯ ಸಎಕಲ್ಪ (ಅನುಶಾ, 
೬-9-00); ಬಟ್‌ದೆ ಹೋಗದಿರು ಬಾ ಬಾರೆಂದು ಕರೆದೊಂದು ಮಿಜುಗುವ 
ಪದಕವ ಕೊಟ್ಟ ಪಿರಿಚಿ ಮತ್ತವಳೊಡನಿದ್ದರ ಮನ್ನಿಸಿ ನೆಟ್‌ಜಾಣ 
ಬೀಳ್ಕೊಟ್ಟನೊಡನೆ (66. ೯-೬೬). ವಿ. ಬೇರೆಯಕಾಗು ; ಅಗಲು; 
ಬಿಟ್ಟುಹೋಗು : ಮಸಿದೆ ತಾಯಿತಂದೆಯ ನಿಜದೇಶವ ತೊಣಸಿದೆ 
ಸಕಲಸುಖಗಳಿಂದ ನೇಂ* ನಿನ್ನ ನಲ್ಲುಣಗಳ ಮೆಚ್ಚಿದೆನಿನ್ನು ರಿಚಿ ಸೈರಿಪೆ 
ನೆಂಶೊ (ಸೂಟಕೋ. ೯-೬೨); ನೆಆಕಯದಿರಕ್ಕ ಬೇಗದಿ ನೆಅ?ದಾಗೆಮ್ಮ 
ಪಿರಿಚ ಹೋಹಿರಿ (ಳ6ಕ- ಇ-೪%). p ಮೇಲಿನ ಎಲ್ಲ ಪ್ರಯೋಗಗಳಲ್ಲಿ 
ಶಕಟರೇಫದ ಪ್ರಾಸವಿರುವುದಂ ವಿವಂರ್ಶಾರ್ಹವಾಗಿದೆ. ಪಿರುಚು : 
೧. ಪೊರಗಣ ಘಟಾದಿ ವಷಯದ ನಾಮರೂಪಗಳ ಪಿರುಚುತುಳಿದಸ್ತಿ ಭಾತಿ 
ಪ್ರಿಯಗಳ ಸ್ಮರಿಸುವುದೆ . . ೬ ಸವಿಕಲ ಿಕಸಮಾಧಿಯಹುದು (ಕೈಳರ. 
3-೬೭-೦). ಡಿ ಪಿಖೌಚು: : ೧. ಕಟುಗೊಡಗೆಯನೂ ವಿಜಾಚೆ (೩ೌಇಎ. 
೧೪೩೪, ಶುಂಗತೂರು. ೦8೬-೦೦ ; 1419). ಸಿ ಪಿಯಿಚು: ೧. ಅರಸಂಣ್ಣ 
ಹೆಗ್ಗಡೆ ತಾನು ತೆಟುವ ಭಂಡಾರಸ್ಮಳದ ನೆಲುವಾಗಿಲಿಗೆ ಒಕ್ಕಲನು ವಿಂಗಡಿಸಿ 
ಕೊಂಡು ಧರ್ಮಸ್ಮಳವಾದ ತುಂಬುರವಳ್ಳಿಗೆ ಒಕ್ಕಲ ಪಿಜುಚಿ ಕೊಟ್ಟು 
(ಮೈ9೦. ೦೯೩೨. ೪೨-೩೦; 1419); ಪಟ್ಟದ ಗ್ರಾಮಕ್ಕೆ ಬಾರಕೂರ ರಾಜ್ಯ 
ದೊಳಗೆ ಯಿಂನೂಜಿ ಅಯಿವತ್ತೂ ವರಹನ ಹುಟ್ಟುವಳಿಯ ಗ್ರಾಮವನೂ 
ಏಜುಚಿ ಕೊಡ ಹೇಳಿ (್ಶೈ60. ೦೯೩೪, ೩೦-೭; 3452)- [ಪಿರಿ,+ ಚು) 

ಪಿರಿತನ, ಹಿರಿತನ (ನಾ). ೧. ಹಿರಿಮೆ; ಮೇಲ್ಮೈ; ಶ್ರೇಷ್ಠತೆ ; ವಯಸ್ಸಿ 
ಗೇಂ ಪಿರಿತನಮೆ ? ನಿನ್ನ ಪೆರ್ಮೆಗೆ ವಂದಿ ನಿನ್ನಾತ್ಮದೋಜೆ ; ಮೇಣ್‌ 
ನಿನ್ನ ತೇಜಕ್ಕೆ ಸಾಕ್ಷಿ ನಿನ್ನಕ್ಷಿ ಕಮಲಾಕ್ಷ! (ಶ್ರ (ರೂ. ೦೩೩-೨೩೯) - ಹಿರಿತನ : 
೧. ಅಪಕಾರಿಗುವಕಾರವೆಸಗುವುದಾದರೆ ಅದರೊಳು ಹಿರಿತನವುಟು 
(ಇಂಕಾತ. ೨೨-೯೯); ಹಿರಿತನಕ್ಕೂ ಕೆಳೆತನವೇ ಮಿಗಿಲು ಇದರೊಳಿಲ್ಲ 


- 


15 


48 


೫೬೨೬ 


ಪರಿದ್ದು 


ಔಚಿತ್ಯದ ದಿಗಿಲು (ಗಕೇಕ. 3-30). ೨. ಒಡೆತನ ; ಯಜಮಾನಿಕೆ : 
ಹಿರಿತನಕ್ಕೋಗುತ್ತಿ ಗರುವಿಕೆ ಮಾಡುತ್ತಿ ನೆರೆಹೊರೆಯರ ಕೂಡ ಬಡಿ 
ದಾಡುತ್ತಿ (ಶ್ರರಂದ- ೪-08-೩); ತೊತ್ತಿಗೇತಕೆ ಮನೆಯ ಹಿರಿತನ (ಕಹ. 
9-೩೦). ೩. ಪ್ರಾಚೇನತೆ: ಈ ಕಾವು ಶಬ್ದದ ಹಿರಿತನವು (ಪ್ರಾಟೀ 
ನತೆಯು) ಕಾವೂರು, ಕಾವಾಡಿ... ಇತ್ಯಾದಿ ಊರ ಹೆಸರುಗಳ 
ಮೂಲಕವೂ, ಕಾವಕ್ಕೆ, ಕಾವಮ್ಮ, ಕಾವು ಎಂಬ ಹೆಂಗಸರಲ್ಲಿ ಬರುವ 
ಹೆಸರುಗಳ ಮೂಲಕವೂ ಉಳಿದು ಬಂದಿದೆ (ಕುಳುತಾ- ೫೪೪). 
(ಪರಿ (ಎಪಿರಿದ್ದು) . ತನ] 

ಪಿರಿತಿನಿ * ಪಿಜೌತಿನಿ ' ನೋ. 

ಪರಿತಿನಿಸು (ನಾ). ಮಾಂಸಾಹಾರ : ನರಿಗೇನು ಹಿರಿಶಿನಿಸೊ ಕಾಯುಣಿಸೊ 
ಬೇಕೆರಡು (ಉಂ6- ೩-60). [ಪಿರಿ (೭ ಪಿಜಿ) *-ತಿನಿಸ್ಕು) 

ಪಿರಿದೀ (ಕ್ರಿ): ಹೇರಳವಾಗಿ ಕೊಡು; ಹೆಚ್ಚಾಗಿ ಕೊಡು ; ಅಧಿಕವಾಗಿ 
ನೀಡು: ಅವಂದಿರ್ಗೆ ಖರಿದಿತ್ತು ಕಳಿಪುತೆ (ತೇನಿತು. ೦೨-೦೪೩5) ; 
ಧನಮಂ ಪಿರಿದಿತ್ತಫೆನೆಂಬ ಮಾಳ್ಕೆಯಂ ಮನದೊಳಮರ್ಚಿ (1. 
90-088). [ ಏರಿದ್ದು (ಎಪಿರಿದುಂ)4-ಈ ] 

ಏರಿದ್ದು, ಹಿರಿದು (ನಾ). ೧. ದೊಡ್ಡದು ; ಗಾತ್ರವಾದುದು ; ಘನ 
ವಾದುದು : ಎಣ್ಬರಿಂದಂ ತಳರ್ಚಲಾಅದಂತವ್ಪ ಹಿರಿದೊಂದು ಸಿಲೆಯಂ 
ತಂದು ತಲೆಯಕ್ನಿಟ್ಟು ಪಟ್ಟಿರ್ದುದಂ . , . ಕಂಡು (ರಶ್ಮಾರಾ. ಒಡ) ; 
ಕತೆ ಪಿರಿದಾದೊಡಂ ಕತೆಯ ಮೆಯ್ಲಿಡಲೀಯದೆ ಮುಂ ಸಮಸ್ತಭಾರತ 
ಮನಪೂರ್ವವಸಾಗೆ ಸಲೆ ವೇಟ್ಮ [ಕವೀಶ್ವರರಿ]ಬ್ಲ (ತುಕಾ, ೦-೦೦); 
ಪಿರಿದೊಂದು ವಸ್ತು ದೊರೆಕೊಂಡುದು ಬುರ್ಪುರೆ ಬರ್ದೆನಿಂದು ರಕ್ಕಸ 
ನಿದಿರೆರ್ದು ಕೊಲ್ವ ಪದದೊಳ್‌ (ಕುಳುಶಾ. ೬-೦೬): ವಿ. ಮಿಗಿಲಾದುದು ; 
ಹೆಚ್ಚಾದಂದಂ ; ಅತಿಶಯವಾದಂದಂ : ಇಂತಪ್ಪ ಕ್ಷತ್ರಿಯಪುತ್ರುದಿ 
ಗಳೆಲ್ಲಮೆನಗೆಜಗಿ ಪೊಡೆಮುಟ್ಟು ಕಿಂಕುರ್ವುಣಂಗೆಯ್ಹ ಪೃರುಣ್ಬುದರ್ಕೇವೀ 
ಗಳ್‌ ಸಂಕಟವಿತಾ ತಪದ ಫಲಮಿನ್ನಾಂ ವಂುಂದೆ ಹಿರಿದುಂಟೆಂದು ಬಗೆ 


ದಿಂದುಪವಾಸಂಗೆಯ್ದೆವು (ತಣ್ಮುಕಾ- 63-0೬) ; ಮಳಿಸೆಂಬಂದೆವಗೆ 
ಕೌರವರೊಳಿ ಪಿರಿದು (ಕೃಶಥಾ. 6-೬೨); ಏರಿದಪ್ಪ ಸಂತಸಮನೆಯ್ದಿ 
ಬಸಂತಂ . . - ನಿಸ್ಲಾಳವುಂ ಸೂಲಸ್ಸಿಸವೇಟಲ" (ಕಲಳ, ೩೨9); 


ಬೆಟ್ಟಗಳ ಕವನಿಕರ ತಂದೊಡೆ ಕಟ್ಟಿದನು ನಳ ರಾಮ ಶರಧಿಯ ಕಟ್ಟಿದುದು 
ಪಿರಿದಲ್ಲ (ಸಾಳತ. ೨9.66). ೩. ಶ್ರೇಷ್ಠವಾದಂದು ; ಮೇಲಾದುದು : 
ಕತೆ ಕಅದಾದೊಡಂ. ಕತೆಯ ನಾಯಂಕನುನ್ನ ತವಂಶವೀರ್ಯವಿತ್ರುತ 
ಮಹಿಮಪ್ರಪಂಚಿತಗುಣಂ ಏರಿದು (ಕೃತಕ. ೦೪). (ಗು). ೪. 
ಹೆಚ್ಚಾದ ; ಅಧಿಕವಾದ; ಬಹಳವಾದ.  ಕುದಿಕುಗಿದತ್ತಣಿಂ 
ಕುದುರೆ ನ್ಫೂಣಣಕೊಳೂ ಬಲದಾನೆ ಪತ್ತು ತಾಗಿದುವೆನೆ ದೋಷಮಾ 
ಪಿರಿದುಸಂಖ್ಕೆಯೆೊಳೀಕಬಹುತ್ವಸಂಗದಿಂ (ಳಾ. 9-039); ಹಿರಿದು 
ಮಾತೇಕೆ ಸಿಲುಕಿದೆವೆಮಗೊಡೆಯರಿಲ್ಲ (ಕುರ. ರೇ. 0೭-೦೦); ಹಿರಿದು 
ಭಂಗವನಂಂತೆನೆನುತಬ್ಬಿ ತಗ್ಗಿ ತಾಂ ಹೆಚ್ಚುಕುಂದಿನೊಳೆಸೆದುದು (ಉತ್ರ. 
೨-೩). ೫. ಶ್ರೇಷ್ಠವಾದ ; ಮೇಲಾದ: ಪಿರಿದೈರಾವಶವನು ಪೂರ್ಣ 
ಚಂದ್ರನ . . - ಕಂಡು ನೆಟ್‌ ಕಣ್ಣೆ ಅಕಿದಳು (ಕಂಠಂ. ೪-8೨). ಓ. ಅತಿಶಯ 
ವಾದ; ಮಿಗಿಲಾದ; ವಿಶೇಷವಾದ : ಕಿಟ್‌ದಣೊಳಿ ಪಿರಿದುಮರ್ಥ 
ಮನಟ್‌ವಲ್‌ ನೆಜಕಿವಾತನಾತನಿಂದಂ ನಿಪುಣಂ (ಕಂಕಾ. 0-08) ; ನೀಲ 
ನಿಷಧಮಂಮನೆಯ್ತೊವ ನೀಲದ ಗಜದಂತಗಿರಿಗಳಾಳ್ನಾವು ಷರಿದುಂ 
ಲೀಲೆಯಂ (ಕಂತ್ರ. ೨-೨), ತವದ ಪಿರಿದಟ್ತೂಯಿಂದಿದಸವರಿರ್ವರುವೂ 
ಜಾಯೆ ನೆಚಿಕಿಯೆ ವೇಟ್‌ಸಿ (ಉತಿತು. ೦-೩೩). ಹಿರಿದ್ಕು : ೧. “ವಕ- 
ಸ್ಮೌ್‌ಲ್ಕೇ, ಹಿರಿದರೊಳಂ, ಕಿರಿದರೊಳಂ” (ಉಕಳ್ಳ. 30), ಅಲ್ಲವೊ 
ಭೂಮವೊ ಹಿರಿದೋ ಕಿರಿದೋ . . , ರಸಪ್ರಯೋಜನ ಭುವನಂ 


ಹಿರಿದು, 


ವನಂ : ಭಗವಂತನೆ ಕವಿ, ಸಹೃದಯನಾಂ! (೪೩ಕೇ. ೩೦-೦) ೨. ಹಿರಿದಪ್ಪ 
ಸ್ನೇಹಂ ಸಿಂಪಕ್ಕೆಂ ವೃಷಭಕ್ಕಂ ಕಾಂತಾರದೊಳುಗಿರಲ್‌ (ಶಂಕಕೂ. ೨೦.೦೦); 
ಹಾನಿ ಹಿರಿದುಂಟಅ?ವೆನೆಂಗಸ್ಪಂದಶಕುನದಲಿ (ತಳಕ. ೦೬-೦೪); ವರಿಕಸಲಃ 
ಕೋಡಗದ ಮಾಂಸವು ನರಪಶಿಗಳಿಗೆ ಯೋಗ್ಯವೇ ಹೇಳರಸ ಓರಿದಹ 
ಹೇಸಿಕೆಯ ಕೈಕೊಂಡೆ (ಕಣ. ೪-೪-೩೬). ೪. ಹಿರಿದು ದುಃಖವಣ 
ಧನೆದಿಂ ಕಪಟಿಯಾದ ಮಿತ್ರನಿಂದೇಂ ಪ್ರಯೋಜನೆ೦ (ಶಂಠಕಂ. ೧೦೦-೦೬); 
ಲಸತ್ಕೃ ಶಿಯಿದನಾಂ ಪುಣ್ಯನಿಮಿತ್ತಂ ಹಿರಿದುಂ ಹರಿಸದೊಳುಸಿರಿದೆನು 
(9೫೪. 0-೨೬). ೫. ಪಂಚಛೂತಮಯುವಾದ ಬ್ರಹ್ಮಾಂಡ ಶರಣ 
ಸಂಗದಲ್ಲಿ ಪಂಚಬ್ರಹ್ಮಮಯವಾಯಿಕ್ತಾಗಿ ಇಷ್ಟಖಂಡಿತವಾಗಿ ಸೌರಾಷ್ಟ್ರ 
ಸೋಮೇಶ್ವರನ ಶರಣರಿಗೆ ಹಿರಿದೊಂದು ಫನವಿಲ್ಲ (೪ರರ. 9೩-೦೦೦): 
“ಕಿಆ್‌ದು' ಪರಾ. 

ಹಿರಿಪಿರಿದು, ಹಿರಿಹಿರಿದು (ದ್ವಿರುಕ್ತಿ) : ಏರಿಪಿರಿದಾಗಿ ಗಡಣಿಸಿ 
ದೆನುತ . . : ಒಳೆಗಿಹ ಕೊಪ್ಪರಿಗೆಗಳನನಿತುವುು ತರಹೇಳು ಬೇಗ 
ದೊಳಿನುತ (೨ಸಥ್ರ. 86-06): ಗುಹೇಶ್ವರಲಿಂಗವ ಕಿಜಕಿಕಿಅದಾಗಿ ನೆನೆದರೆ 
ಹಿರಿಹಿರಿದಾಗಿ ಕಾಡುವದು ನೋಡಾ ವುಣಹು (ತೂನೈಗಂ. ೦೩೩-೪). 
ಹಿರಿದಾಗು, ಓರಿದಾಗು ಇ ಹೆಚ್ಚಾಗು; ವೃದ್ಧಿಯಾಗಂ; ಬೆಳೆ : ರಾಗಂ 
ಪಿರಿದಾಯ್ತ್ಹು ವಸಂತಾಗಮದೊಳ್‌ (ಮಲ್ಲು. 2-6); ಒರ್ವ ಬಾಲೆ ಮುಗ್ದೆ 
ಹರೆಯಂ ಕೀಚಿದು ಯೌವನಂ ಪಿರಿದಾಗಿ ಮುಖವೆಲ್ಲಂ ಕಣ್ಣು. -:. 
ನೋಟವೆಲ್ಲಂ ಬೇಟವೆನಿಸಿ (ತಂಂ6. ೪-8೬); ಎನಿತೆನಿತು ಭೂವಿ» ಕ್ರಮದಿಂ 
ವಾಜ್‌ ಜದಾಗೆ ಅನಿತನಿತು ತನ್ನಯ ಮನಂ ಹೆಚ್ಚಿ ಹಿರಿದಾಗೆ 
(ಇಳಿಕೆ. ರೇ. 80-3); ಇತ್ತ ದಿನ ಹಿರಿದಾದವೀಗಳು ಹೊತ್ತ ಕಾರ್ಯದ 
ಹೊಟ್‌ಗೆ ಯಾವುದೊ ಹದನ ಹರಿ ಬಲ್ಲ (ಸೇರಶ, ೫-೮೩). ಪಿರಿದು 
ಮಾಡು ಎ ಹೆಚ್ಚು ಮಾಡು ; ವಿಸ್ತರಿಸು; ದೊಡ್ಡದಂ ಮಾಡು : 
ವಂಹಾದ್ಭುತಭಯರ್‌ದ್ರ ಭಯಾನಕವೀರರಸಂಗಳನೆ ಕಪಟಕ್ರಿಯೆಯಿಂ 
ಹಿರಿದು ವಕಾಡಿ ವೇಟ್ವೂದುಂ (ಕೂಕಕಂ. ೪೬-೦೪): ಹಿರಿಯ ಹಿರಿಯ - ೧. 
(ವಯಸ್ಸು, ಪ್ರಭಾವ, ವಂಶ, ಗುಣ ಮೊದಲಾದಂವುಗಳಲ್ಲಿ) 
ದೊಡ್ಡವನು; ಶ್ರೇಷ್ಠ: ಏಂ ಪಿರಿಯನೋ ಖಗೇಂದ್ರಾಧೀಶಂ (ಶಾಶಿಥ್ರ. 
4°), ಶುಗಿಗೊಳು ಕಿಟಿಯಂ ವಾನದೊಳು ಪಿರಿಯಂ (ಕಿರುನಾ. ರೇ. ೨೦೩- 
98); ಧವರ್ನಶಂಸ್ತ್ರದೊಳು ಭೇದಿ ಪಿರಿಯರು ಪೇಳಿದುದನೆ ಕೃತಿಗೆ ೈದಾನು 
ಕವಿಗೊಳಿಸಿದೆನು (೬೦. ೦-೩೦), ಮನಸು ಹೇಸದೆ ಕೂಡಿಕೊಂಡಿಪ್ಪನುವ 
ನೋಡಾ ಹರಹರಾ ತನಗನುಮತಮೆಯಿದು ತಾವು ಸರ್ಬಕೆ ಹಿರಿಯ 
ರಾಗಿರ್ದು (9ಸಥ್ರ. ೩೬-9) ; ಅರಸನಾಗಲಿ ಧನಿಕನಾಗಲಿ ಹಿರಿಯನಾಗಲಿ 
ಬಡವನಾಗಲಿ ಮರಣ ಜನಿಸಿದೆ ಬಳಿಕ ತಪ್ಪದು (ಕುನ್ಮಾರ್ರೋ, ೬-೨೪) ; 
ವಿಜಯದಾಸರು ಮನೆಯ ಹಿರಿಯರಿದ್ದಂತೆ ಊರಿನ ಹಿರಿಯರೂ ಆಗಿದ್ದರು 
(ಕ9%ು. ೦). ೨. ಮೊದಲನೆಯ ಮಗ; ಜ್ಯೇಷ್ಮಪುತ್ರ, : ಹಿರಿಯನಲಿ 
ಜನಕಂಗೆ ಮೋಹವು ಕಿಟ್‌ಯೆನಲಿ ಕಡುಮೋಹ ಜನನಿಗೆ (ಸಂಕಶ. ಪಂ. 
6-೩೪). ೩. ಪಶಿ; ಯಂಜಮಾನ : “ಹಿರಿಯ . . . ಹಿರಿಯ” ಅವಳ 
ನಾಲಗೆ ಆ ಅಕ್ಕರಗಳೆನ್ನು ಉಚ್ಮರಿಸಬೇಕಾದರೆ ಏಕೋ ತೊದಲಿದ 
ಹಾಗೆನ್ಸಿಸಿತು (ಗೊಣಗಿ. 0೩0); ನಮ್ಮ ಹಿರಿಯಾ ಮೊದಲಿನ ಗುಣಾ 
ಬಿಟ್ಟು ಸಂಭಾಯತ ಆಗಿದ್ದ. ಈಗ ಗೌಡರು ಬರಾಣು ಮತ್ತ 
ಕುಡಿಯೂದು, ನನ್ನ ಹೊಡಿಯೂದು, ನಡಿಸ್ಕಾನ (ಗ್ರಾಮಾಯ., ೩೨೦). 
೪. ಬ್ರಾಹ್ಮಣ; ದ್ವಿಜ: “ ದಿಮ್ಮಿದರುಮೆನಲ್‌ ಸೈದರೆನೆ ಗನಹರೆನೆ 
ಫೇರಿದರ*" ಪೂರ್ವರೆನೆ ಪಿರಿಯರೆನೆ ದ್ವಿಜರ ನಾಮಂ” (ಕಬ್ಮಮಂ. ೩೩). 
ನಿಯ ಕೋಲ್‌, ಹಿರಿಯ ಕೋಲ್‌ ಎ ೧, ದೊಡ್ಡ ಕೋಲು; 
ಬಲವಾದ ದೊಣ್ಣೆ. ವಿ. ಭೂವಿಂಯನ್ನು ಅಳೆಯಲಂ ಉಪ 
ಯೋಗಿಸುವ ಒಂದಂ ಬಗೆಯ ಅಳತೆಗೋಲು : ಸುಗನ್ಮವರ್ತಿ 


೫೬೨೭ 


ಹಿರಿದು, 


ಹೀಮೆಯಿನ್ನ ಪಡುವಲು ಪರಿಯ ಕೋಲಲು ಮತ್ತರು ಓ (a. xz. 
0೩-೪; 876) ; ಸರ್ವ್ವನಮಸ್ಮ ಸರ್ವ್ವಬಾಧಾುಪರಿಹಾರವಾಗಿ ಬಿಟ್ಟ ಕೆಯಿ 
ಹಿರಿಯ ಕೋಲ ಮತ್ತರೇಳು (೪. 11. 3೪-೩೨; 1167). ಹಿರಿಯ ಪಾಲಾಳ್‌ 
ಹಾ ದೊಡ್ಡವಂಶಕ್ಕೆ ಸೇರಿದ ವ್ಯಕ್ತಿ; ಉತ್ತಮಕ ಎಲಕ್ಕೆ ಸೇರಿದವನು : 
ನೀನ್‌ ಕಂಡಪಯ$ | ಹಿರಿಯ ಪಾಲ್‌ ಆಳ್ಗಳ್‌ ಕೀಟ್‌ವಟಿಕಿಯ 
ಕೆೊಳ್ಳೆಯಿನ್‌ ತಾಮೆಂದುಮುಟ್‌ಯರ*, ಏರಿದಟಾವಲೆಂದಂ (ಕಂಿಗೂ. 
08-೨೯೦). ಹಿರಿಯ ಮಗ, ಹಿರಿಯ ಮಗ, ಹಿರೀಮಗ, ಹಿರೇಮಗ- 
ದೊಡ್ಡ ಮಗ; ಮೊದಲನೆಯ ಮಗ; ಜ್ಮೇಷ್ಮಪುತ್ರ : ಹರಿಶ್ಚಂದ್ರ 
ನೆಂಬ ತನ್ನ ಪಿರಿಯ ಮಗನಂ ಕರೆದು ... ಪೇಟಕ್ನೂಡೆ (60ಫ. ೨-೦೪ ರ): 
ಅರಸನ ಪಿರಿಯ ಮಗನನೀಗಳೆ ಪೋಗಿ ಕೊಂದವೆಂ (ಕಂಠಕಂ. ೦೦೩-೩); 
ಧುರವಿಶಾರದನಹೆ ವಿರಾಟನ ಹಿರಿಯ ಮಗ ನೀನಂದು ಗೋಕುಲಹರಣದಲಿ 
ಕಲಿಯಾಗಿ ಕಾದಿದೆಯೆನುತ ತೆಗೆದೆಚ್ಚ (ಕುರ್ಯಾಂ. ೩-೨3); ನೃವೋತ್ತ ಮನ 
ಹಿರಿಯ ಮಗ ತಾನೀಗ ತನ್ನಂತರದಲಾ ಭರತಂಗೆ ಸೇರಿತು ಧರಣಿ 
(ಕೊರರಾ. ೪-೨-೨): ಅವರ ಹಿರೀಮಗ ದೊಡ್ಡ ಕೆಲಸದಲ್ಲಿದ್ದಾನೆ (ಕೊಂ); 
ಹಿರೇಮಗ ಮಹವಮದೆಶಾಬಾಸಾಹೇಬರು ಈ ವರ್ತವಹಾನವಲ್ಲ 
ಹೇಳಿದರು (ಕ್ಮರ. ೨). ಪರಿಯವು (ಬಹುವ) ಎ (ವಯಸ್ಸು, 
ಆಕಾರ, ಗಾತ್ರ, ನೀಳತೆ ಮೊದಲಾದುವುಗಳಲ್ಲಿ) ದೊಡ್ಡದಾದಂವು : 
ನಿಡಿಯಲರ್ಗಣ್ಗಳ ಬೆಡಂಗಿಯರ೯ಳನರ್ಕಂ ನಡೆ ನೋಡಿ ಫಪೋಗಲಾಜದೆ 
ತಡೆಯೆ ಪಗಲ* ಪಿರಿಯವಪ್ಪುವಾ ಪುರವರದೊಳ್‌ (ಳಾತ್ಮಶಾ. ೦೬೯ 
ಕೂದ್ರಳ) ; ವಾಯುಭೊತಿಯಂಂ . . . ವಿದ್ಯಾಧರ ಲಂಗಿಗರ ಮನೆಯೊಳ್‌ 
ಪೆಣ್ಣತ್ತೆಯಾಗಿ ಪುಟ್ಟಿ ಪಿರಿಯವಪ್ಪ ಪೊಜಿಕಗಳಂ ಪೊತ್ತು ಪೋಗಿ 
(ತಕ್ಮಾರಾ. ೯-೦). ಪಿರಿಯಾಕೆ, ಒರಿಯಾಕೆ- ದೊಡ್ಡವಳು; ಜೈೇಷ್ಠಳಂ : 
ಎಲ್ಲರಿಂ ಪಿರಿಯಾಕೆ ನಿನ್ನನಲ್ಲದೆ ಪೆಜರನೊಲ್ಲೆನೆಂದಿರ್ದೊಡೆ ' ಮತ್ತಿನಿರ್ವ 
ರುಮಂ ಮದುವೆಯ ಮಾಡಿ (ಶಃಶಳಾ. ೦-೬೪ 5); ಆಕೆಯೇ ಆ ಮನೆಗೆಲ್ಲಾ 
ಹಿರಿಯಾಕೆ (ಕೂ). ಪಿರಿಯಾತ - ದೊಡ್ಡವನು; ಜೇಷ್ಠ: ಪಿರಿ 
ಯಾತಂ ಸ್ವಭಾವದಿಂ ಯಜುಮಾರ್ಗವೃತ್ತಿಯಿಂ ತಳೆದು ಎನಯ 
ಎಭೂಷಣನಾದಂ (ಸುಳುತತಿ. ೨-೩೭ ನ). ಹಿರಿಯೊಟಕ್ಕಿ, ಪಿರಿಯೊಬವೆ, 
ಓರಿಯೊಬ್ಬೆ - ದೊಡ್ಡ ವಂಂಳ್ಗ ಪೊದರು, --ಬೇಲಿ(?) : ಪೆರ್ಬಳ 
ದೊಳಗಣ ಚಾದುಪೊಲದಿನ್ನೆ ಪಿರಿಯೊಟಕ್ಕಿಯ ಕೈವರದೊಳ್‌ ಒನ್ನು 
ಮಾನ್ಯಂ (ಎಳ. ೩ (6). ಶಕದ. ೧೦೬-೬೨ ; 850) ; ಪೆರ್ಬಳದೊಳಗಣ ಛಾದಃ 
ಪೊಲದಿಂದೆ ಪಿರಿಯೊಬವೆಯ ಕೈವರದೊಳೊಂದು ಮಾನ್ಯಮ್‌್‌ (ಕ್ಕೂ. 
೦೯೦೪, 04-೬೨ ; 806) : ಅಲ್ಲಿಂ ತೆಂಕ ಹಿರಿಯೊಬ್ಬೆಯಿಂ೦ ಪೋಗಲು: ಬಿಂಬ 
ಸೆಟ್ಟಿಯ ಕೆಆಕೆಯ ಕೋಡಿಯ ಕೀಳ್ಬೆಯಲು . . . ಅಲ್ಲಿಂ ಹಡವಲು 
ಹಿರಿಯೊಬ್ಬೆಯ ಸೆಳೈಮೊಅಡಿಯ ಹಡುವಣ ಬಳ್ಳಿಯ ಕೆಆಳಯ ತೆಂಕಣ 
ಕೋಡಿಯ ಬಳರಿಯ ಬನ (ಎಳ. 11, ೩೪೩-೬೦, ತು. 2269). ಹೆರ್ಗಾವಂ- 
ಅತಿಶಯವಾಗಿ ಕಾಪಾಡುವವನು ; ವಿಷ್ಣು : ಸೃಷ್ಟಿಸುವ ಸಮರ್ಥ 
ಪೆರ್ಗುವನೈಶ ಹೈರ್ಯ ಕರ್ತಳೀತನ ರಾಣಿ ನಿಖಳಮೈಭೋಗವು ವ್ಯರ್ಥ 
ದ್ವಾರಕಿ ದೊಡ್ಡಿತಹುದೆ (ಕೋತಕ. ೨೯-೨೭). ಹಿರಿದಾಗಿ - ಹೆಚ್ಚಾಗಿ ; 
ಬಹಳವಾಗಿ : ಹೆಮ್ಮೆಯಲಿ ಹಿರಿದಾಗಿ ಕೆಡುವರು (ಸಿನ. 
&-03) ; ವಏಪ್ರರಿಳಿಯನು ಮಂದಮತಿ ಕೈಕೊಂಡು ಕವರಿದನವರ 
ಹಿರಿದಾಗಿ (ಸಂರ. ೨೬-೩೭). ಹಿರಿದು ಕಿಅಿದು ಎ ಮೇಲು ಕೀಳೆಂ: 
ಕಿಆ್‌ಿಯರಾದಡೇನು ಹಿರಿಯರಾದಡೇನು ಅಟ್‌ವಿಂಗೆ ಹಿರಿದು ಕಿಅ್‌ದುಂಟೆ 
(ಕೂನ್ಮಸಂ. ೨೬೭-೬೨). ಹಿರಿಯ ಗಡಿಂಬ ಇ ಭೂವಿಂಯ ಒಂದು ಅಳತೆ : 
[ಹರಿಯ ಗಡಿಂಬದ ಕೋಲೊಳ* ಬಟ್ಟಿ ಮುತ್ತ ೬೦ (೫೩. ೩೫. 
1064) ಹಿರಿಯ ಗಳೆ - ೧. ದೊಡ್ಡ ಕೋಲು. ೨. ಇ 
ಪಿರಿಯ ಕೋಲ್‌ ೨ ; ಹಿರಿಯ ಗಳೆಯಲು ಗದ್ಮೆ ಕಮ್ಮ (ಎ3. ೯೬. 


೩೪-೪9; 


ಪಿರಿದ್ಕು 


ಈಕಗರ್‌. 33೯-39; ?). ಹಿರಿಯತನ, ಹಿರೇತನ - ೧. ದೊಡ್ಡತನ ; 
ಘನತೆ; ಹೆಚ್ಚುಗಾರಿಕೆ : ನಿಮ್ಮಾ ಹಿರಿಯತನಕೆ ಪಡಿಯಂಂಟೆ (ಕುಕ. ರೇ. 
0೪-೨); ಕಿರುಗಿ ನೋಡಿದಡೀಗ ನಿನ್ನಯ ಹಿರಿಯತನವಳಿವುದೆ (ತಕ್ಳ. 
೩6-೨3); ಹಿರಿಯತನದಲಿ ನೋಡೆ ಸರಸಿಜೋದ್ಭವನಯ್ಯ ಗುರೂವುಳನದಲಿ 
ನೋಡೆ ಜಗದಾದಿಗುರುವು (ಕರ. 3-0೬೪-0). ೨. ದೊಡ್ಡಸ್ತಿಕೆ; 


ಅಹಂಕಾರ: ಈ ಕಾಂಗ್ರೆಸ ಚಂಡಾಲರು ಹಿರೇತನೆ ಮಾಡಿ ಯಾರಿಗೂ 
ಬಿರುದುಗಳು ಇರಬಾರದು ಅಂದ್ರು (ಜಕ್ಕೋರ. ೨೬). ಓರಿಯ 
ಮಗಳು, ಹಿರೀ ಮಗಳು -ದೊಡ್ಡ ಮಗಳು; ಜ್ಯೇಷ್ಠಪತ್ರಿ: 


ಅವರ ಹಿರಿಯ ಮಗಳು ಊರಿಗೆ ಬಂದಿದ್ದಾಳೆ (ಕೂರಿ) ; ನಾಳೆ ಅವರ 
ಹಿರೀಮಗಳ ಮದುವೆ (ಕೂ೨)- ಹಿರಿಯ ಮಾಣಿ, ಹಿರಿಯ ಮೆಣಿ. ಹಿರೇ 
ಮಣಿ-“ ಪಾಠಶಾಲೆಯಲ್ಲಿ ತರಗತಿಯ ಶಿಸ್ತು ನೋಡಿಕೊಳ್ಳುವ 
ಹಿರಿಯ ಎದ್ಯಾರ್ಥಿ: ಹಿರೇಮಣಿ (ಹಿರಿಯ ಮಾಣಿ )” (೬೭901608, 
ಇಕೊ): (ವುಠಶಿಲೆಯ) ಹಿರಿಯ ಎಂಣಿ (captain: ಇಂಳ) ; ಎರಡು 
ಮೂರು ವರುಷಗಳ ಕಾಲದಲ್ಲಿಯೇ ಈ ಹುಡುಗನು. . . ಪಾಠಶಾಲೆ 
ಯಲ್ಲಿ 'ಹಿರೇವುಣಿ'ಯಾದವನು (ಗುಣಸಾ. ೬೩). ಹಿರಿಯ ಸೊಳಸಜಾ 
ಒಂದು ಅಳತೆಯ ಪ್ರಮಾಣ: ಮೂಲೆನತ್ತಂ ಹೇಂಗೆ ಹಿರಿಯ 
ಸೊಳಸ- ೨ . . , ವೆ:ಳಸು ಹೇಲಾಂಗೆ ಹಿರಿಯ ಸೊಳಸ ೨ ಜೀರಗೆ 
ಹೇಲ್‌ಂ/! ಹಿರಿಯ ಸೊಳಸ ೨ (೫ೌಇಇ- 12-1, 0೭3-40; 1106)- 
ಓರೆ ಹ.ದ್ವಂ ದೊಡ್ಡ ಎದಂರಾಳಿ,-ಪ್ರತಿಸ್ಪರ್ಧಿ; ಹಿರಿಯಂದ್ಧರಿ: 
ರಾಮನೂ ಶೀನನೂ ಹಿರೆ ಹುದ್ದರಿಯಾಗಿ ತಿಳ್ಳಿಯಾಟವನ್ನು ಹೂಡಿರುವರು 
(ಕ೪. ೪೩೩). ಹಿರೇ ರೋಗ ೧. ದನಗಳಿಗೆ ಬರುವ ಒಂದಂ ಬಗೆಯ 
ಸಾಂಕ್ರಾಮಿಕ ಕರುಳಂಬೇನೆ : (೪). ೨. ಒಂದು ಬಗೆಯ 
ಕಂಷ್ಮರೋಗ : (೪). 

[ದೇ.8 ತಮಿ. ಪೆರಿತು; ಮುಲ. ಪೆರು ; ತುಳು. ವೆರಿ; ತೆಲು . ಪೇರು) 
ಏರಿದ್ದು 'ಪರಿದುಂ' ನೋ. 
ಪಿರಿದುಂ, ಪಿರಿದ್ಕು, ಹಿರಿದು (ಅ). ೧. ಹೆಚ್ಚಾಗಿ ; ಅಧಿಕವಾಗಿ; 

ಬಹಳವಾಗಿ : ಕರಂ ಪಿರಿದುಂ ಗಟಪುತ್ತವಿರ್ಪಳಂ ಸಾರಿಕೆಯೆ/ಬರಲ್ಲದಭಿ 
ಸಾರಿಕೆಯೆಂಬರೆ 'ಬುದ್ಧಿಯೇಳ್ಲೆ ವರ್‌ (ಈಂಶಭಾ. ೪-೮) ಘನತೆ:ಜೋಗರ್ಭ 
ದುರ್ಬಿಂದಜಾಯದೆ ಪಿರಿದುಂ ತನ್ನ ಪಾದಂಗಳಿಂ ಸನ್ಮುನಿಸೃಂದಾಗಣ್ಯ 
ಪುಣ್ಮಾವುಳತನುತಶಿಯಂ ಮುಟ್ಟಿಯುಂ (ಕುತೂರೂ. 0-90) : "ಡೆ 
ಮೊದಲಳಿದ ಗಗನಚ ನಡುವೆ ಪಿರಿದುಂ ಬಳಸಿದಾ ವಾಯುತ್ರಿತಯದೆಎಳ್‌ 
(ಸಾಳ್ಮಳಾ. 0-೩೦). ಪಿರಿದ್ಕು : ೧. ಅಬನಿಂತಾರಾದೊಡಂ ಪಲ್ಲಿಜ್‌ದು 
ಏ[ಕಾಳಾಂ.ಬಿ)ರಿದು ಬಾಯಿಂದೆ ದೈನ್ಮಾಕ್ಷರಂ ಸಂಭವಿಸುತ್ತೆನ್ನಾಳ್ಳೆ ಸಂದೆ:ಶ 
ಮನೆ ರುಣಿಸೆಂದಲ್ಲಿ. (6ಳ್ನಾಕ. ೨೦) : ಒಏರಿಯಂ ಅಃ ಪಿರಿದೀವನಿತ್ತೂದಂ 
ನೆನೆವನೆ ಚಿ ಅದಂ ಗೆನೆಯ (ಕಠುದ. 083 ಪ್ರಯೋ) ; ಸರಳ ಹತಿಯಲಿ 
ನಕುಲ ಸಾತ್ಮಕಿ ಬಿರುದ ಸಹದೇವುದಿ ವೀರರು ಏರಿದು ನೊಂದರು 
(ಕುನ್ಮಾಳ. 0೩-93). ೨. ಅತಿಶಯವಾಗಿ ; ವಿಶೇಷವಾಗಿ ; ವಿಂಗಿಲಾಗಿ: 
ಅಂತು ಪಿರಿದೋಲಸಂಗೊಟ್ಟೆರ್ಪನ್ನೆಗಂ (ಶೂಕಭಾ- €-೨೯೪ ರ). ಹಿರಿದು : 
೧. ಆಳು ಹಿರಿದಿದ್ದೇ:5ಂ ಫಲ ಹೀಹಾಳಿದೈವಕೆ ಬೇಆ? ಪರಿಯ ವಿತಾಳವಿಲ್ಲ 
ಎಪಕ್ಷದೊಳು ನೊಂದಿರಿ ಹಿರಿದು ನಿ:ವದಆ್‌ಂದ 
(ತೊರರಾ- ೧-6-೬8). [ಇರಿದು] 
ಪಿರಿಪಿರಿ (ನಂ). ಒಂದು ಅನುಕರಣರಬ್ದ :  ಆ'ಸರು ಯಾವಾಗಲೂ 
ಪಿರಿಪಿರಿ ಎನ್ನುತ್ತಾರೆ (ಕೃಾಗಮ ೦6೬); ನೀವು ಇತ್ತಿತ್ತಲಾಗಿ ಎಂತದೋ 
ಪಿರಿಪಿರಿ ವಾತಾಡುತ್ತೀರಪ್ಪ (ಜೊತ. ೩೬). " ಕಿ್‌ಕಿಜ೨' ಪರಾ. 
ಒರಿಪಿರಿ ತಿರುಗು ಎ ಸಂಮ್ಮನೆ ತಿರುಗಾಡು ; ಅತ್ತಿಂದಿತ್ತ ಅಲೆ ; 


ದಿನದ ಇಪ್ಪತ್ನಾಲ್ಕು ತಾಸು ಪಿರಿಪಿರಿ ತಿರುಗಿ ದೆ:ಕದುದ್ಧಾರಕ್ಕೆ ದೇಹವನು 


(ಕುವ್ಮಾಳ. ೦೫-೮); 


೫೬೨೮ 


10 


40 


ಪರಿಯವಮಾಗುಂಡೆ 


ತೇಯ ಬಲ್ಲ (ಕಂರುಃ. ೨೪-33), ಯಾವುದರ ಸಂಧಾನದಲ್ಲಿ ಎಷ್ಟೋ ವರ್ಷ 
ಅವಿಶ್ರಾಂತವಾಗಿ ಪಿರಿಪಿರಿ ತಿರುಗಿದ್ದೆನೋ ಅದರ ಸುಳಿವು ಈಗ ಹತ್ತುತ್ತಿದೆ 
(ಇತ್ತಳ. ೬೩೪೬). ಹಿರಿಷಿರಿ ಮಾಡು 2 ತೊಂದರೆ ಕೊಡು ; ಪೀಡಿಸಂ; 
ಕಿರಿಕಿರಿ ಮಾಡು : ಯಾವಾಗಲೂ ಏನೋ ಪಿರಿಪಿರಿ ಮಾಡುತ್ತೆ ಕುಳಿತಿ 
ರುತ್ತಾಳೆ (ಶಳ್ಕಜಾ. ೦೦6) ; ಬಸ್ಸಿನಲ್ಲಿ ಹೋಗೋಣ ಎಂದರೆ ಕಂಡೆಕಟ್ರು 
ಮಾನು ಬಸ್ಸಿನಲ್ಲಿಡಲು ಪಿರಿಪಿರಿ ಮಾಡೋದು ಬೇರೆ (ಹೂಸ. 84); 
ನೆಂಟಸ್ತಿಕೆ. ವಿಷಯ ಇನ್ನು ಪಿರಿಪಿರಿ ಮಾಡಬೇಡ (ಸ6ಸ. 68). 


ಪಿರಿಯಕ್ಕರ (ನಾ). [ಛಂದ] ದೇಸಿಛಂದಳ್ಲಿನ ಅಕ್ಷರವೃತ್ತದ 
ಐದಂಪ್ರಕಾರಗಳಲ್ಲಿ ಒಂದು; ಪ್ರತಿಪಾದದಲ್ಲಿಯೂ ಮೊದಲಂ 
ಒಂದು ಬ್ರಹ್ಮಗಣ, ನಂತರ ಐದಂ ವಿಷ್ಣುಗಣ, ಕೊನೆಯಲ್ಲಿ 


ಒಂದು ರುದ್ರಗಣ-ಹೀಗೆ ಒಟ್ಟು ಏಳು ಗಣಗಳಿಂದ ಕೂಡಿದ, 
ನಾಲ್ಕು ಪಾದಗಳನಲ್ನಳ್ಳ ವೃತ್ತ : ಮೊದಲೊಳಜಗಣಂ ಕುಂದದೆ 
ಬರ್ಕತ್ತ ಮುಯು್ಸಿಗಣನಗಳೆ ವಿಷ್ಣುವಕ್ಕುಂ ತುದಿಯೊಳೆಂಬ ತಾಣದೊಳೆ 
ಯಂ ಕಂದರ್ಪರಿಪುನಣಂ ನೆಲೆನೆಲಸಿ ನಿಲೆ... ಪರಿಯಕ್ಕರಂ (ಕೂರೋ: 
8-೨೪೨); ನಾಗವವರ್ನನು ೫ ಅಕ್ಕರಗಳನ್ನು ಹೇಳಿರುವನು :- ಪಿರಿಯಕ್ಕರೆ, 
ದೊರೆಯಕ್ಕರ, ನಡುವಣಕ್ಕರ, ಎಡೆಯಕ್ಕರ, ಕಿಚೀಯಕ್ಕರ (ಕೈ. 039) 
 ಕಿಜಿಯಕ್ಕರ ' ಪರಾ. (ಪರ್ಮಿ (ಎ ಪಿರಿದ್ಕು) 4 ಅಕ್ಕರ್ಕ? 
ಏರಿಯಣ್ಣ, ಹಿರಿಯಣ್ಣ (ನಾ). ೧. ಹಿರಿಯ ಸಹೋದರ ; ದೊಡ್ಡೆ 
ಅಣ್ಣ : ಎರಿಯುಣ್ಣಾಂಗೆಅಗುವುದೇಂ ಪರಿಭವವೇ (ಅ0ತ. 0೪-೩೩) ; ಹಿರಿ 
ಯಣ್ಣನ ನನ್ನಿಯನಾದರದಿಂ ಕಾಯಲೈ ವೆಣರ್ಗೆ ಬಾಣಸುಗೆಯ್ದೆಂ 
(ಗಾಡ. ೩-೩6) ; ಧರಣೀಶಾ ಕೇಳ್ಮುನ್ನಿನ ಭವದೊಳಿ ಪಿರಿಯಣ್ಣಂ ನಾಂ 
ನಿನಗೆ (8ಯ*ಳಾ. ೩-೬6). ಹಿರಿಯಣ್ಣ : ೧. ಅವನು ಹಿರಿಯಣ್ಣನ ಮಾತಿಗೆ 
ಎಂದೂ ಎದುರಾಡಿದವನಲ್ಲ (ಕೂ): ೨. ಒಂದು ಕ್ಷುದ್ರದೇವತೆಯ 
ಹೆಳರು : ಎಲ್ಲಾಯಿ ಯಕನಾತಿ ಬನದ ಶುಕರಿ ಮಲ್ಲಗ ಜಟ್ಟಿಂಗ. . - 
ಕಲ್ಲದ ಚವಡಿಕಿ ಮಾರಿ ಮಸಣೆ ಜಕ್ಕಿ ಸಲ್ಲದ ಹಿರಿಯಣ್ಣ ಗುರುವ ಜಲದೇವಿ 
(ಆಹು. ೩6-೨). [ಪರಿ (ಎ ಪಿರಿದ್ದು) -- ಅಣ್ಣ] 
ಪಿರಿಯಪಸುಂಡಿ (ನಾ). ಒಂದು ಊರಿನ ಹೆಸರು: ನಿಜಿಯಬ್ಬರಸಿ 
ತನ್ನ ಮಗಂ ಶಾನ್ತಿವರ್ಮ್ಮರಸಂ ಮಾಡಿಸಿದ) ಪಿರಿಯ ಬಸದಿಗೆ ಶನ್ನ 
ಗೀವಟಂ ಹಿರಿಯ ಪಸುಣ್ಣಿಗೆ ಪೋದ ಬಟ್ಟೆಯಿಂ ತೆಂಕ ಕಾಡಿಯೂರ 
ಪೊಲ[ದ) » » * ನೊಜಿಯ್ವ ತ್ತು ಮ(ತ್ತ]ಕ್ಕೈೇಯ್ಯಂ ನಮಸ್ಕವತಾಗಿ 
ಬಿಟ್ಟಳ್‌ (3923. ಸ.ಸ, 06-90; 980). ([-ಆ ಹಿರಿದು *- ಪಸುಂಡಿ) 
ಪಿರಿಯಬಾಣಗೆಅ (ನಂ). ಒಂದಂ ಊರಿನ ಹೆನರು: ಪಿರಿಯ ಬಾಣಗೇಃ 
ಯನ್ನುತ್ತರಾಯಣಸಂಕ್ರಾನ್ನಿ ಯೊಳ್ಳಕ್ಕಾಣಿಭಟುರರ ಶಿಷ್ಕರ್‌ ಚಿಲ್ಲುಕ 
ಭಟಾರರ ಕಾಲು ಕರ್ಚಿ ಕೊಟ್ಟ ಮರ್ಯಾದೆಯೊಳಗೆ (ಎಕ. 211, ಕಿ. 
೨5-೩೩ ; 943). [ಇಎಏರಿದ್ಕು « ಬಾಣಗೆಜಕ ?] 
ಪಿರಿಯಬಿದಿರೂರ್‌ (ನಾ). ಒಂದು ಊರಿನ ಹೆಸರು: ಜಬೀರನೊಟಂಬ 
ಮೆಚ್ಚಿ ಕಿಬ್ಕನಾಡ ಪಿರಿಯಬಿದಿರೂರ ಕಲ್ನಡುಗೊಟ್ಟ (ಎಳ. 2. ಗೋಕೀಂ. 
೪-೨೨ ; ಕು. 920), [€ ಪಿರಿದ್ದು 4 ಬಿದಿರೊರ'] 
ಹಿರಿಯಬ್ಬೆ (ನಾ)- ದೊಡ್ಡ ತಾಯಿ ; ದೊಡ್ಡಮ್ಮ : ಆತನ ಪೂರ್ವಭೆವದ 
ಏರಿಯ:ಬ್ಬೆ ದೇವಶ್ರಿ:ಯೆಂಬಳ್‌ ಯಂಕ್ಷಿಯಾಗಿರ್ಮಾಕೆ ಬಂದ: (ಕಾಢೀಥ..೬೪). 
ಕಿಬಿೌಿಯಬ್ಬೆ' ಪರಾ. [ಹಿರ್ಮಿ (ಎ ಪಿರಿದ್ಯು) + ಅಬ್ಬೆ] 
ಪಿರಿಯಮಾಗುಂಡೆ (ನಾ). ಒಂದು ಊರಿನ ಹೆಸರು; ೫ ಶಿವಮೊಗ್ಗ 
ಜಿಲ್ಲೆಯ ಸೊರಬತಾಲ್ಲೂಕಿನ ಈಗಿನ ಹಿರೇಮಾಗಡಿ : ಅಯ್ಕಣ 
ಪುತ್ರ ನಾಗರಖಣ್ಣ ಎಲ್ಬ ತ್ತು ಆಳುತಿಟ್ತು ಪಿರಿಯುವತಾಗುಣ್ಣೆಯ ಪೊಲೆಗ 
ಊಗರ್ಗ್ಗ್ಗಮುಣ್ಣುಗೆಯ್ಯ್ಯೂತ್ತಿರೆ (ಎಳ. ೪1], ಸೊರರ. 9046-08 । 966). 
[.. ಪಿರಿದ್ದು + ಮಾಗುಂಡ್ಕೈ (ಎ ಮಾಗುಂಡಿ)] 


ಹಿರಿಯಹುಂಗುಳಿ (ನಾ). 


ಹಿರಿಯಮುಗುಳಿ 


ಒಂದು ಊರಿನ ಹೆಸರು; ಅ ಈಗಿನ 
ಚಿಕ್ಕಮಗಳೂರು ಜಿಲ್ಲೆಯ ಹಿರೇವುಗಳೂರಂ : ಪರಿಯಮಂಗೂಳಿಯ 
[ಕೊ] ವುರಯ್ಯನು [9] (ಎ೩ 7188: ೩೮-0೩: ಸು. 1000) 'ಕಿಜಿ*ಯ 


ವಂಗುಳಿ' ಪರಾ. | ಎ ಹಿರಿದ್ಕು 4 ಮಂಗುಳ್ಳಿ, ] 
ಹನಿಯಮೆಟಪ (ನಾ). ಒಂದು ಊರಿನ ಹೆಸರಂ: ಶ್ರೀವಂತ" | 6 
ನೊಟ)ವತ್ಟಾಧಿರಾಜರ" ಪಿರಿಯಮೆಬಏಯ ಬಾಳಶೋಮುಭಟರರ್ಗ್ಗೆ 


ಕೊಟ್ಟ ಸ್ಥಿತಿ ಎನ್ನೆನ್ನೊಡೆ (ಇಇ. 1೩-1, ೩೨3-೭; ಸು. 20ನೆಯ ಕಕ). 
[ ಎ ಕಿರಿದು, + ಮೆಬಹ್ಮಿ ) 
ಪಿರಿಯಯ್ಯ, ಹಿರಿಯಂಯ (ನಾ). ೧. ದೊಡ್ಡಪ್ಪ: ನಮ್ಮ 
ಹಿರಿಯಯ್ಕ ತಳಿದ ನಮ್ಮಯ್ಯನ ವಸುಧೆಯನು ಸೆಳೆದುಕೊಂಡನು ತನ್ನ 
ವಿದ್ಯುಬಲದಿನುತಂಗಳುಕಿ ಮತ್ಸಿತನೀ ಪುರದೊಳಿಹನು (ಸಾ್ಮಾ- 
6೩-3೭) ; ಭೀಮಂ ನಿನೆಗೆ ಪಿರಿಯಯ್ಕನಹನೆ (968. ೦೯-೦೬). ವಿ. 
ಒಬ್ಬಾತನ ಹೆಸರು: ಮಬಸ್ತಿಕೆಆಕಯ ತೆಂಕಣ ಕಡೆಯಿಂ ಪಿರಿಯಯ್ಕ 
ಪುಣುಸೆವರಂ ನಟ್ಟ ಓಳಿಗಲ್ಲಿನ್ನಂ ಪಡುವಣ ತೆವರಿಂದೊಳಗೆ ಆಯ್ದು 
ಕೊಳಗ ಬೆದೆ ಪೊಂಬೊಲನುಮಿದು ಚನ್ನಾ ರ್ಕತಾರಂಬರಂ ಸಲ್ವುದು 
(ಎಳೆ. 1೪, ಹೆಗ್ಗಡ. ೦೬-೦೯ ; 1021): ಶ್ರೀಮತ್ಕಂಚಲಮಹಾದೇವಿಯರು 
ಶ್ರೀಮಶ್ಚಿರಿಯಯ್ಕಂಗಳ್‌ ಮೊದಲಾಗಿ ಸಮಸ್ತಪ್ರಧೂನರುಂ 
ಪುನರ್ಹ ತ್ತಿ ಮಾಡಿ (ಲತ. 2%. ೪೬೨೩೪ : 1072) ಹಿರಿಯಯ್ಯ : ೧. 
ಕೆಲಬರೊಡಹುಟ್ಟಿದರು ಗುರುಗಳು ಕೆಲರು ಕೆಲಬರು ಮಾವ ಮೈದುನ 
ನಳಿಯ .ವೂಗ ಹಿರಿಯಯ್ಯ ಮುತ್ತಯ ಮೊಮ್ಮುನೆನಿಸುವರು (ಕುಪ್ಮಾರೀ. 
೩೨೬); ತಾತ ಕೇಳೈ ಪಾರ್ಥ ನಿನಗೆ ಹಿರಿಯಯ್ಯುನಹನೀತ: ಕಣಾ 
ಧರ್ಮರಾಜನೀ ನೃಪನ ಜಾನಾತನಂಗಿರ್ದಪ- (ಕ್ಕ ಎಣ. ೨೭-೧೦). 
[ ಪಿರ್ಮಿ ( ಎಪರಿದು, ) * ಅಯ್ಯ] 

ಹಿರಿಯರ (ನಂ). ದೇವಸ್ಥಾನ ಮಂಂತಾದ ಪವಿತ್ರಸ್ಮಳಗಳಲ್ಲಿಯ 
ಹಿರಿಯ ಅಧಿಕಾರಿ, ಧರ್ಮಾಧಿಕಾರಿ : ಪುರದ ಪೆರ್ಗ್ಗಡೆಗೆ ಮತ್ತ 
ರಾಜಿ ಪಿರಿಯರಂಗೆ ಮತ್ತರಾಲು (ಎಇ. XIII, 0೦೬೨-೪6 ; 1056). 

ಹಿರಿಯರವಾಳಸೂಳೆ ಎ ಧರ್ಮಾಧಿಕಾರಿಗಳ ಪೂಲನೆಯಲ್ಲಿರಂವ, 
ದೇವರ ಹೆಸರಿನಲ್ಲಿ ಬಿಟ್ಟ ವೇಶೈ,-ಸೂಳಿ : ದೇವರ ಭೋಗಕ್ಕೆ ನಡೆವ 
ಪರಿಯರಮಾಳ ಸೂಳೆಗೆ ಮತ್ತರಿರ್ಪೃತ್ತು (wa. XV. 66-99 ; 1060). 

(ಪರಿ (ಎ ಪಿರಿದ್ಕು) 4 ಅರ್ಕ (< ಅಲ್ಮ)] 

ಹಿರಿಯರವಣ (ನಾ). ಒಂದು ಬಗೆಯ ತೆರಿಗೆ ; ಹಿರಿಯ ಧರ್ಮಾಧಿ 
ಕಾರಿಗಳಿಗೆ ಕೊಡಂವ ತೆರಿಗೆ (?) : ಅಲ್ಲಿ ಮನ್ನೆಯ ನಿಬನ್ವದ ಕುದರ 
ಗಳವಾವುವೆನ್ನಡೆ ಮನೆವಣಂ. ಪಿರಿಯರವಣಂ ಧನಬಳಂ . - ಇನ್ನೀ 
ನಡೆವ ತೇಲ್‌ಗಳ್ನಂ . . . ಸರ್ವ್ವಬುಧಾಪರಿಹಾರವಣಾಗೆ ಬಟ್ಟು ನಡೆಯಿಸಿದ 
(WU: Xx. ೪೭-೩೬, 2074). [ ಪರಿಯರ + ವಣ) 
ಪ೨ಯರ, ಹಿರಿಯಂರಸಿ (ನಾ). ದೊಡ್ಡ ರಾಣಿ : ಪಟ್ಟದ ರಾಣ ; 
ಅಗ್ರಮಹಿಹಿ : ವಿರಿಯರಸಿಯ ಪಟವೆ:ಟದ ಪರಿವಿಡಿ ಮಗುಟ್ಟುಂ 
ಕೊನರ್ತುದು (ಒತಿತ. ೭-೩೨) ; ಪಡಿಯಣ ದೊರಪಯ್ಯನ ಪಿರಿಯರಸಿ 
ಪಾಂಬಬ್ಬೆ ತಲೆವಣ್‌ದು ಮೂವತ್ತು ವರಿಸಂ ತಪಂಗೆಯ್ದಯ್ದಂ 
ನೋನ್ತುಚ್ಛಮರೂಣಮೇಟ್‌ದಲ್‌ (ಬಳೆ. ೪, ಕಡೂರು. ೧-೧೪ : 973) ; 
ಮದನಂ ಪಿರಿಯರೂಯ ವೆರ್ಗಡೆಗಳ ಬರವಿನ ಕಾರಣಮುನಆ*ದಂ (ಡಂ. 
*-೩೬).. ಹಿರಿಯರಸಿ: ಅಕ್ಕತಂಗಿಯರೈವರು ಒಬ್ಬನ ಅರಟಯರು 
ಕಚ್‌ಯಕ್ಕನ ಕ4ಡುವರೆ ಹಿರಿಯರಸಿ ಕುಂಟಣಿ ಹಿರಿಯರಸಿಯ ಕೂಡುವರೆ 
ಕ್‌ಯರಸಿ ಕುಂಟಣಿ (6ನ್ನಸು. ೨೨೨-೩೪); ಸೇರಿದವು ಪೂರ್ಣಾಂಶ 
ಬಳಗವು ಹಿರಿಯರಸಿ ಕಿಅ-ಯರಸಿಯ ವಲಬ್ಬರಿಗೆ (ಕೊರರಾ. ೦-೭-೫6). 
'ಹಿರಾಯರು' ಪರಾ. ( ಪರ್ಮಿ (ಎ ಪಿರಿದು,) 4 ಅರಸಿ] 


೫೬೨೯ 


ಪಿರ್ಗು 


ಹಿರಿಯರಾಜಾನ್ನ (ನಾ). ಒಂದಂ ಬಗೆಯಂ ಬತ್ತ: ಪಿರಿಯರಾಜಾನ್ನ 
ಜೀರಿಗೆರಾಜಾನ್ನವು ವುರುತರ ಸೊಗಸು ರಾಜಾನ್ನ ಪರಿಶೋಭಿಸುವ ಕಸ್ತೂರಿ 
ರಾಜನ್ನದ ವರಶಾಲಿಯ ಗದ್ದೆಯಿಹುವು (ಳಂ60. ೩-೬6): 
[ಆ.ದಿರಿದ್ಯು 4 ರಾಜನ್ನ] 
ಪಿರಿಯಹೊಬ್ಮ (ನಾ). ಒಂದಂ ಊರಿನ ಹೆಸರಂ; Pp ಮೆ ಸೂರು 
ಜಿಲ್ಲೆಯಂ ನಂಜನಗೂಡು ತಾಲ್ಲೂಕಿನ ಈಗಿನ ದೊಡ್ಡ ಹೆೊಮ್ಮ : 
ಎಡೆನಾಡ ಪಿರಿಯ ಹೊಟ್ಮದ ವನ್ನಿರ್ಬ್ಬರುಂ . . . ಕೂಚಿಭಟರ್ಗೆ, . , 
ಕಾಲಂ ಕರ್ಚೆ ಧಾರೆಯೆಅ*ದು ಕೊಟ್ಟಂ* (ಎಳ. 111» oud, 00೩-8, 977), 
(ಆ ಪಿರಿದು,*ಹೊಟ್ಮ್ಟ್ಯ («ಎ ಪೊಟ್ಮ) ] 
ಪಿರಿಯಾದಿ -ಫಿರ್ಯಾದು' ನೋ. 
ಏರಿಯಾಯ್ದ (ನಂ). ಒಬ್ಬಾತನ ಹೆಸರು; ನಯಮಂ ಮೆಅಕಿವಂ- 
ತತ್ತುತನಯನಾಯ [೦] ಪರನೆನಿಸಿ ನೆಗಲ್ಹ ಎರಿಯಾಯ್ಜನನಾಶ್ರಯಣೀಯ 
ಕ್ಷತ್ರಿಯಾದಿಗಂ ಸಕಳ ಸಮಯಿ[ಗಂ ಬು] ಧಜನಕಂ 
(avg. 21-1, ೪3-00; 980). 
(ಪರಿ (ಎಪರಿದ್ದು) * ಆಯ್ಕ (p «- ಸಂ. ಆದಿತ್ಯ)) 
ಟರಿಯುಂಡಿ (ನಾ). ಒಂದು ಊರಿನ ಹೆಸರು; p ಈಗಿನ ಬಿಜಾಪುರ 
ಜಿಲ್ಲೆಯಂ ಇಂಡಿ: ಅಳಂಪೂರ ಬಟ್ಟೆಯಿಂ ಪಡುವ ಕೀತಡಿಯಿಣ್ಮೆಯ 
ಬಟ್ಟೆಯಿಂ ಪಿರಿಯಿಣ್ಣಿಯ ಸೀಮೆಯಿಂ ಮೂಡಲನ್ತೆರಡುಂ ಬಟ್ಟೆಯಿಂ 
ದೊಳಗೆ . . . ಧಾರಾವೂರ್ವ್ವಕಂ ಮಾಡಿ ಬಿಟ್ಟ ನೆಲಂ (We. xz. 
೨೦-೬೦ 1 1019). [ ಪಿರ್ಮಿ (ಎ ಪಿರಿದ್ದು) ೬ ಇಂಡಿ ] 
ಎರಿಯಾಚಲ್‌, ಹಿಲಿಯಾಚಲ್ಲು ಹಿರೀಚಲು (ನಾ). ಒಂದಂ ಬಗೆಯ 
ಈಚಲುಮರ; ದೊಡ್ಡ ಈಚೆಲಂ : ಪಿರಿಯಾಚಖಲ ಪಣ್ಣಂ ಸರಿಕನೆ 
ಬಿತ್ತ ಮುರ್ದುವಳ್ಳಿ ಮೂಲಂಗಿಯ ಬೇರರಿಸಿನ ಮಡುವಾಗಲ* ಎಷಹರ 
ವಂಕ್ಯಂ (ಐಕುದ. ಹಿರಿಯಾಚಲು : “ಇಂದ್ರಾಸಂ_ ಹಿರಿ 
ಯಿಾಚಲು” (೬89. 0೩). ಹಿರೀಚಲು: . “ಅಶೋಕಃ ಅರಳಿ, 
ಅಶೋಕೆ, ಹಿರೀಚಲು” (ಓತ. ೬). 'ಕಿಜೀಚೆಲ್‌' ಪರಾ. 
[ಪಿರಿ (೬ ಏರಿದ್ದು) * ಈಚಲಿ್‌ («ಎ ಕಬಚಿಲ್‌)] 
ಒರಿಯುಬ್ಬಣ, ಹಿರಿಯುಬ್ಬಣ (ನಾ). ಒಂದು ಬಗೆಯ ದೊಡ್ಡ 
ಮೊನಚಾದ ಆಯುಧ (?): ಪಿರಿಯ (ಯು ಬ್ಬಣ ಕಠಾರಿಯಿಂ 
ಶಿವಿದಾಡಿ ಗದೆಗಳಿಂದ ಧುರದೊಳಿಬ್ಬರು ಹೆಣಗಿ ಬಹುಲಾಗುವೇಗದಿಂ ... 
ಕಾದಿದರು ಖಾತಿಯಿಂದುಭಯಭಟರು (ಕಾಳಗ. ೬೬-೨೪. ಹಿರಿಯುಬ್ಬಣ: 
ಹಿರಿಯ. ಬ್ಬ್ರಣದ ಸಬಳದ ಶೂಲ ಸುರಗಿಯ ಕಣೆಯ ಹೊಆ* ಚಾಚಿದವು 
ಕಟಕಾಚಾರ್ಯನಿದಿರಿನಲಿ (ಕುಠ್ಮಾರ್ರೋ. ೦೫-೦೪); ಹಿರಿಯುಬ್ಬಣವ ಜಡಿವುತ 
ಕುದುರೆಯ ಮೇಲೆ ಹರುಷದಿಂ ಬಹನಾರಿವನು (ಕುಕಾಶಾಂ. ೨0-೯೦); 
ಹಿರಿಯೆ:ಬ್ಬಣವ ಜಳಿಪಿಸಿ ಮಾಸೆಯ ಮೇಲೆ ಬೆರಳಿಡುತತುಳಪೌರುಷದ 
ಬಿರುದಿನಗ್ಗಳಿಕೆಗಳನು ಪೊಗಳಿಸಿಕೊಳ್ತ ದೊರೆ ಯಾವನುಸಿರು (ಕನಂ. 
0೩-೩೮). (ಪಿರ್ಮಿ (ಎ ಪಿರಿದ್ಕು) *- ಉಬ್ಬಣ್ಮ) 
ಎರಿಸಂದಿ (ನಂ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಅಣುವಶ x x ೬ 
ಯಲೋಕನೆವ್ಪುದು ಎಬ್ಬಿತ್ತೆ ದ ಪನ್ಹಿಯಂ ಕೊನ್ನತ್ತು ಇದುವೆರಸಿ 
ಯಾ ನಂಯಕಧಳಗನೆವನ್ಪುದು ಪಿರಿಸನ್ನಿ ಮಗ ಯಿಪ್ತೆತ್ರೂಣು ಪನ್ನಿಯಂ 
ಕೊನ್ಹನ್‌ (ಎಕ. ೫. ಈುಳಂಸ. 6೩-೨; ಸು. 975), [ಪರಿ( ಆ ಪರಿದಂ)+ಸಂದಿ?] 
ಹಿರುಕಣೆ ' ಪಿರಕಣೆ ' ನೋ. 
ಪಿರುಚು ' ಪಿರಿಚಂ ' ನೋ. 
ಪರ್ಕಿ ' ವಿರಿಕ್ಕಿ' ನೋ. 
& ಎರ್ಕು ' ಪಿಕ್ಕು ' ನೋ. 
ಪಿರ್ಗು, ' ವಿಳ್ನು' ನೋ. 


ನಾದನಾ 


೫-006) ಡೆ 


ಹಿರ್ಗು, 


ಎಿರ್ಗು,, ಹಿಗ್ಗು, ಹಿರ್ಗು, ಹಿಳರ್ಲಿ, (ನಂ). ಸಂತೋಷ ; ಆನಂದ : 
ಇಂತಪ್ಪ ಪಿರ್ಗಿಂದಮೇ ಪೆರ್ಚುಗೆನ್ನೆಲ್ಲ ಪಗೆಗಳುಂ ಮೇಣ್‌ ನೀನುಮವ 
ರೊಳಗೆ ಒರ್ವನ್‌! (6ದ್ಕಶ್ರ. 89-003೦): ಹಿಗ್ಗ್ಯು : ಹಿಗ್ಗು ಬಡವಗೆ ಹೊಲ್ಲ 
ಹಿಗ್ಗು ಸೂಳೆಗೆ ಹೊಲ್ಲ ನುಗ್ಗಿಯ ಹೂಗೆ ಮಳೆ ಹೊಲ್ಲ (ಸರ೯೫,.636); ಆನಂದ 
ಅಲೆಯಾದಾಗ ಹಿಗ್ಗಾಗಿಯೂ ಘನೀಭೂತವಾದಾಗ ಸೌಂದರ್ಯವಾಗಿಯೂ 
ಪರಿಣಮಿಸುತ್ತದೆ (ಸಳದ: ೮); ನಿಸರ್ಗವನ್ನುಂಡ ಅವನ ಸರಳ 
ಹೃದಯವು ಅದನ್ನ್ನ ಬಣ್ಣಿಸುವುದರಲ್ಲಿ ಹಿಗ್ಗಿನ ಬುಗ್ಗೆ ಯಾಗಿದೆ (ಕಕ್ಮಕಾ. 
೨೦). ಹಿರ್ಗು : ತನುಜಾತೆರೊರ್ಗಿಸುತ ವೈವೂಹ ಹರ್ಗಿನನುಸುರ್ಗಿ 
ಸಂಪರ್ಗಳಿಂದೈದಿ ಬರುತ (8ನರು. ೩೨-೪). ಹಿಳ್ಳ್ಳು : “ಹರ್ಷಃ... 
ಹೃಷ್ಟಂ, ಹೃಷ್ಟಿಃ - ಈ ೭ ಹಿಳ್ಗು” (ಕಾರಕ್ಕೆ. 0೫). [ಪಿಳ್ಳು] 


೫೬೩೦ 


ಪಿಶಂಗತಲ 


ಮತ್ತಿನ ಹಿಲ್ಲಿಯೆಂಬ ಸದಲಂಕರಣಂಗಳನೆಯ್ದೆ ಕೊಟ್ಟು ತಾಂ ಮುತ್ತಿನೆ 
ಬೊಂಜಿಯೆಂಬ ಬಗೆಯಂ ನೇಣ ಪುಟ್ಟಿಸುಶಿರ್ದಳಾಕ್ಷಣಂ (ಶಾರತು. ೬-೦೦೪); 
ವರ ಹಸ್ತಕಡಗ ಮಂಟಗೆ ಪಲ್ಲಿ ಕಾಲುಂಗುರಗಳಿಂ ಕುವರಿಯೊಬ್ಬದಳು 
(ಕಂಶ್ರ ೫೦. ೪-೦೨), ಪಲ್ಲಿ ಕಾಲಿನೋಳಿ ಚೆಲ್ಲಿದ ನೆರಿಗ್ಮೋಳೆ ಕಲ್ಮೇಲೆ ಕುಲ 
ತೊಳೆಯೋಳೆ ಲಕ್ಕವ್ವ ಏಲ್ಲಿ ಹೊಳೆದವು ಬಿಸಿಲಿಗೆ (೫ಕಡ. 3೩). ಪಲ್ಲೆ: 
ಅಳವಡಿಸಿ ತೋಳ ಬಾಪುರಿ ಬಂದಿ ಭುಜಕೀರ್ತಿಗಳನು . . . ಕಾಂಚಿದಾವೂ 
ರುಳಿಯುುಯಂದಿಗೆ ಲ್ಲೆ ಮೆಂಟಿಕೆಗಳು (ಕಠರೋ. ೦೦-೨೩); ಕಾಲ ಕಂಚಿನ 
ಪಲ್ಲೆ ಕಿವಿಯಾಗ್ದಿತ್ತುಳಿ ವಾಲಿ. . . ಜಾಣಿ ನೀ ಯಾ ನಾಡದ ಕೆೊರಿವೇ 
(ರುಂಗ. ೦೬); “ವಜ್ಜರ ಹಚ್ಚಿದ ವಾಲೆ ಗೆಜ್ಜೆ ಹಚ್ಚಿದ ಪಿಲ್ಲೆ ಹೆಜ್ಜೆ ಹೆಜ್ಜೆಗೆ 
ನಗಿಸುವ ರಾಯರೊಡನೆ ಮಾಡಿದ ಬಾಳು” ನಿತ್ಕಾನಿತ್ಯಾ ಜ್ಞಾಪಕ ಬಂದು 


ವಿಧವೆಗೆ ಜೀವನದಲ್ಲಿ ಬೇಸರಿಕೆಯನ್ನು ಹುಟ್ಟಿಸುವುದು (ಶಾಳಾ. ೬).: 
*ಕಿಲುಏಲ್ಲಿ' ಪರಾ. 
[ದೇ.8 ತವಿು. ಪಲ್ಲಾಣಿ ನೀಲ; ಮಲ. ಹೀಲಿ; ತುಳು. ಪಿಲ್ಲಿ, ಪಿಲಿ 
ಶೆಲು. ಪಿಲ್ಲಾಡಿ, ಪಲ್ಲಾಣಿ] ” 

ಆಲ್ಲಿ; (ನಾ). ಬೆಕ್‌: ಮಾನವ ಮುಜ್‌ದು ರಣದಲ್ಲಿ ಪಿಲ್ಲಿಸನ್ನಿಭನಿವನ ಮಾಳ್ಬೆನು 
(ಕತತ. 9-48) - [ದೇ.8. ತಮಿ. ಶೆಲು. ಕೋಲಾ. ನಾಯ್ಕಿ. ಹಿಲ್ಲಿ; ಪೆರ್ಜಿ. 
ಬಿಲೆಯ್‌. /ಹೂಂ. ಬಿಲ್ಲಾ, ಬಿಲ್ಲೀ./ಸಂ. ಬಿಡಾಲ] 

ಪಿಲ್ಲಪೆಸರ, ಏಲ್ಲಿಹೆಸರಂ (ನಾ). ಒಂದು ಬಗೆಯ ಸಸ್ಮ; ಕಾಡುಹೆಸರು, 
ಮುಂದ್ಗಪರ್ಣಿ : ನರಿಹೆಸರು, ಪಿಲ್ಲಿಪೆಸರೆ (ಕ್ಕಾಗಿ. ೬೦-೦೨3). 
ಪಿಲ್ಲಿಹೆಸರು: “ನ೦ಹೆಸರು, ಪಿಲ್ಲಿಹೆಸರು, ವನೆಮಂಡ್ಗ* (4ತ್ಮತ. 009). 

( ಇತೆಲು. ಪಿಲ್ಲಪೆಸರ ) 

ಪಿಲ್ಲಿಯುಂಗುರ (ನಾ). ಎ ಪಿಲ್ಲಿ, : ಪಿಲ್ಲಿಯುಂಗುರವು ಕಣ್ಣೆಸೆಯೆ ಸಲ್ಲಲಿ 

ತಾಂಗಿಯ ಕೆಂಬಜ್ಜೆ ಮೆಟ್‌ದುವು ಚೆಲ್ಲುವಂತನುರಾಗರೆಸವ (ಅರತ. ೪೦-೬೨). 
[ ಪಲ್ಲಿ; 4 ಉಂಗುರ ) 

ಹಿಲ್ಲಿಹೆಸರು 'ವಲ್ಲಿವೆಸರ' ನೋ. 

ಹಲ್ಲೆ 'ಏಲ್ಲಿ' ನೋ. 

ಪಿತಂಗ (ಗು). ೧. ಕೆಂಪು ವಿಶ್ರಿತವಾದ ಕಂದಂಬಣ್ಣದ : ಭಾಸ್ಕರ 
ತನೂಜೆಯನುಭಯತಟನಿಕಟ ಕುಸುಮನಿವಹೆ ತೆತ್ಪರಾಗಪಟಳಪಿಶಂಗತರತ್ತ 
ರಂಗಸರೋಜೆಯಂ ಮೆಚ್ಚೆ (ಶಂಶರಾ. ೩-86 ರ). ೨. ನಸುಕೆಂಪಾದ : 
ಹರಿನೀಲಾಚಲದಿಂ . . . ಹಿಶಂಗಕಮಳಶ್ರೀಲೀಲೆಯಿಂ ಪಂಚೆರತ್ನರುಚಿ 
ವ್ಯಾಪ್ತಿ ನಿರಂತರಂ ನೆಗಟ್ವ್‌ನಂ (98. 00-33). 'ಪಿಶಂಗತಲ' ಪರಾ. 
(ನಾ). ೩. ಕಂದುಬಣ್ಣ ; ಕಪಿಲವರ್ಣ : “ಖಂಗಃ, ಪಿಶಂಗಃ_ಈ ೨ 
ಕಪಿಲವರ್ಣಂ” (ನಳಾಯು. 00-80): “ಪಿಂಗಳಂ ಕದ್ರು, ಕಡಾರ ಚೆಂಡೋವಾ 
ನಸುಗೆಂಪು ಪಿಂಗಂ ಪಿಶಂಗಂ ಕವಿಲು ಶ್ಕಾಮುವೆನೆ ಹಸುರುಗೆಂಪದತಿ್‌ 


ಪಿರ್ರೆ (ನಾ). ಅಂಡಂ; ಕುಂಡಿ; ನಿತಂಬ: ಕಟಿಃ. “ಕಟೀ, ಶ್ರೋಣಿಃ, 
ಶ್ರೋಣೀ, ಕಕುದ್ಧಶೀ_ ಅಂಡುಗಳ ಹೆಸರುಗಳು, ಪಿರ್ರೆಗಳು” (ಸಿರ್ಮಾಂಠಿ. 
೪೦). (ದೇ. ॥ ತೆಲು. ಪಲ್ಲ : ಕೋಲಾ. ನಾಯ್ಕಿ. ಪಿರ್ರ) 

ಕಲ (ನು). ಹಲಸಿನ ವಂರ: ಪಲ (ಹಲಸು), ಪಿಜ (ಹೆಬ್ಬಲಸು) . . . 
ಇತ್ಯಾದಿಗಳನ್ನು ಸಂಕೇತವಾಗಿರಿಸಿಕೊಂಡವರೆಂಬ ಅರ್ಥದಿಂದಲೋ . . . |3 
ಅಥವಾ ಅವುಗಳನ್ನು ವಿಶೇಷವಾಗಿ ಪೋಷಿಸುತ್ತಿದ್ದವೆಂಬರ್ಥದಿಂದಲೋ 
ಬಂದ ಕುಲನಾಮಗಳು, ಪಿಲತ್ರಾಯ, ಹಿಜತ್ತಾಯ (ಕುಕಾಪೌ. ೦೫). 

[ ದೇ. ॥ ಮಲ. ಪಿಲಾವು; ತುಳು. ಪಲ, ಪಲ) 

ಪಲಿಕಂದೋಡಿ (ನಾ). ಒಂದಂ ಬಗೆಯ ಮಂಡಲದ ಹಾವು; ದೊಡ್ಡ 
ಜಾತಿಯಂ ಕನ್ನಡಿ ಹಾವು : ನಾಗರ ಹಾವಲ್ಲ. ಚಿಟ್ಟೆಹುಲಿಯಂತೆ ಅದರ | ೩9 
ಮೈಮೇಲೆ ಪಟ್ಟೆಮುದ್ರೆ, - . , ಆಯ್ಕೊ ಇದು ಪಿಲಿಕಂದೋಡಿ (ಉಗ. 
೩). [ದೇ. ॥ ಶುಳು. ಪಿಲಿಕಂದೊಡಿ ) 

ಹಿಲಿಚಾಮುಂಡಿ (ನಾ). ಒಂದಂ ಕ್ಷುದ್ರದೇವತೆಯ ಹೆಸರು: ಈತನ 
ಮನೆಯೊಳಗೆ ಕೆಂಪುವರ್ನದ ಫಿಲಿಚಾವುಂಡಿ ಬಂದು ಗಡಬಡಗುಟ್ಟುತ್ತಾ 
ಹೋಗುತ್ತದೆ (ಪಾಸ್ಕೆರುಂ. ೨೪). ೩6 

[ ಖಲಿ?(p . ತುಳು. ಪಿಲಿಎಹುಲಿ) + ಚಾಮುಂಡಿ] 

ಹಲು (ನಾ). ೧. ಒಂದು ಬಗೆಯ ಮರ ; ಉಗುನಿ ; ಪೀಲಂ : “ಏಲು 
ಸಹಸ್ರಾಂಶುವೆನಲುಗಿನಿ” (ಶುಂಕಕಾ. 9೪-೪9). ವಿ. ಹುಲ್ಲಂ; ತೃಣ. 
೩. ಕಲ್ಲು; ಶಿಲೆ: “ಕುಜಾತಂ ತೃಣಂ ಅಶ್ಮಂಗಳ್‌ ಪಿಲುವಕ್ಕುಂ” 
(ಶಾಶಾರ. ೦6೩). “ಪೀಲ್ಕು ' ಪರಾ. ([ಸಂ. ] 89 

ಪಲ್ಲ (ನಾ). ರೋಗದಿಂದ ನೀರು ಸುರಿಯುವ ಕಣ್ಣಿನವನು ; ಸೋರು 
ಗಣ್ಣಿನವನಂ : “ ಖಿಲ. ಚಿಲ್ಲು. ಚುಲ್ಲಃ -- ಈ ೩ ಅಟಾಗಣ್ಣವಂ " 
(ಶರಾಯು. ೪೯-೪೩). [ ಸೆಂ.) 

ಪಿಲ್ಲಕೆ (ನಾ). ಹೆಣ್ಣಾನೆ; ಪಡಿ. 


[ಸಂ. ಏಲಂ) 


ಹಿಲ್ಲಣಿ (ನಾ). ಒಂದೂ ಬಗೆಯ ಆಯುಧ ; ಪರಿಘ : ನನೆಯಂಬನೆಂಬ | 88 | (ಕಂಗಳ: ೦೩೦-೨೦). ೪. ಕೆಂಪು ಬೆರೆತ ಹಳದಿಯ ಬಣ್ಣ : 
ಮಲನ ಕನಕದ ಪಿಲಣಿಗಳುಪಮೆಗೇವಯಿಸಿದುವೆಂದೆನಿಸಿ ನಸುವಾಗಿ ಜಂಘಿ ಹೊಂಬ ಣ್ಣ ನೀರಾಜನದೀಪಕಳಿಕಾಶ್ರೇಣೀಶೋಣಾಂಶುಬಾಲಾತ ಪ 
ಗಳಿನಸುಂ 6ಣ್ಲೊಳಿಪುವು (ಕಾಂತೀಕೃ. ೦೩-೦೮6); ಮಲ್ಲರ ಸದನದ ಕೈಗಳ ಪ್ರಸರಪಿಶಂಗಮಂಂ ಎನಿಸಿ ಗೋವರ್ಧನನಗು ಸೊಗಯುಸೆ 


ಪಿಲಣಿಗಳ ಕಾಯಬಲದ ಕಳನಂ ಪುಗುತಪ್ಪಲ್ಲಿಯಭಿನಯದಗುರ್ವುಗಳಿಲ್ಲರ 
ಬಗೆಗೀಯೆೊ ಬಹಳ ನಯಮಂ ಭೆಯವಮಂ (ಮುಠಾಶೇ. ೬-೬೫). [?) 

ಏಲ್ಲಣಿಗೆ (ನಾ). ಇ ಪಿಲ್ಲಣಿ: “ಪರಿಘಮೆನೆ ಪಿಲ್ಲಣಿಗೆ” (ಶುಂಗರಾ. 66-೩೭); | 40 
ಸೊಕ್ಕಾನೆಯ ಕೆಯ್ಯ ಕರಿಯ ಪಿಲ್ಲಣಿಗೆಯುಮಗುರ್ವುಮದುುತವಣಾಗೆ 
(೪೮೯8. 6-೩೬ ನ); ಪಿಲ್ಲಣಿಗೆ ಹರಿಗೆ ಚಕ್ರಂ ಭಲ್ಲೆಯುಮಸಿತುದ್ರಿಮುದ್ಧರೆಂ 
ಕ್ಷುರಿಕೆಗಳೆಂಬೆಲ್ಲು ಶಸ್ತ್ರಮನಾುಂತತಿಭುಲ್ಲವದಿಂ ವೀರೆರದಟಿನಿಂ ಪಂಯಿಟ್ಟರ್‌ 
(ಕ್ರಿಫ್ರುವಿ. ೬-೬)- [ಹಿಲಣಿ ೬- -ಗೆ] 

ಪಲ್ಲಿ, ಪಲ್ಲೆ (ನಾ). (ಹೆಂಗಸರು) ಕಾಲಿನ ಬೆರಳಿಗೆ ತೊಡುವ (ಉಂಗುರ | 4 
ದಂತಹ) ಒಂದು ಆಭರಣ : ಮುಶ್ತಿನ ದಂಡೆ .. . ಮುಂತ್ತಿನುಂಗುರಂ 


(ಇಗ. ೪-6೨ 5) : ಒಂದೆಡೆಯಲ್ಲಿ ಮಜ್ಜದಿಭದಾನದ ಕೂಟದಿನೆಯ್ದೆ 
ಕೃಷ್ಣಮಾಯ್ತೊಂದೆಡೆಯಲ್ಲಿ ವಾರಿಜರಜೋವ್ರಜದಿಂದೆ ಪಿಶಂಗಮಾಯ್ತು 
- - ಹಾತಿಕಾವಳಯೆಮೊಪ್ಪಿ ಮನೋಹರಮಾದುದೆತ್ತಲುಂ (ಕಂತ. 
6-86೬) ; ಇಂದುಬಿಂಬಂ ಸಾಲಾಗಿಯರುಣಂ ಪಿಶಂಗವತಾಸಿತೆರುಚಿಗಳೋ 
ಲೈಸಿ ಪೂರ್ವಾದ್ರಿಯೆಂಬ ದೇವಗೃಹದ ಮೇಲಿಟ್ಟ ಮಣಿಗಳಸ ಪೊಂಗಳಸ 
ರಜತಕಳಶಂಗಳಿನೆ ಚೆಲ್ವಾದಂದು (ಕೆಂತ್ರ. ೪-0). [ಸ9,) 
ಪಿತಂಗತಲ (ನಾ). ನಸುಕೆಂಪುಬಣ್ಣದ ಅಂಗಾಲಂ ; ಬಾಲಕನ 
ಪಶಂಗತಲಂ ಬಾಲಕನ ಸ್ಮಲಿತಚಲನವಿನ್ಯಾಸದ ಲೀಲಾಲಸಮಂ ಕಾಣದ 
ದುರ್ಲೀಲಮೆನಿಫ್ಪೊಂದು ಜೀವನಂ ಜೀವನಮೇ (ಕುಳತ. ೬-೨೦೬): [ಸಂ.] 


ಪಿಶಂಗತೆ 


ಪಶಂಗತೆ (ನಾ). ಪಿಶಂಗ ೪: ತುಂಗತೆಯಿಂ ಕನಕಾಂಶು ಪಿಶಂಗತೆ 
ಉಯುಂದಅ*ಯಲಾದುದಿಲ್ಲಖಿಳ ಮರುತ್ತುಂಗವನ ನೆಗೆದ ಭುಜಶಿಖರಂ 
ಗಳುವುಂ ಮೇರೆ ಶಿಖರಿಶಿಖರಂಗಳುವುಂ (6). ೪-೪೪)- (ಸಂ. ಪಿಶಂಗತಾ) 
ಹಿಶಂಗಾತ್ಮ (ನಾ). ಒಂದಂ ಬಗೆಯ ರತ್ನ ; ಗೋವೇದಕ : “ಬಂಧುರೆ 
ಹಿಶಂಗಾಶ್ಶವೆನೆ ಗೋಮೇಧಿಕಂ” (ಕಂಗಳ. ೩೦-೬), [ಸಂ. ಪಿಶಂಗಾಶ್ಮನ*? 
ಹಿಶಂಗಿತ (ಗಂ). ಹೊಂಬಣ್ಣದಿಂದ ಕೂಡಿದ : ಕುಸುಮಕಿಸಲಯಪರಂಾಗ 
ಹಿಶಂಗಿತರಂಗತ್ತ ರಂಗಮಾದಂತೆ (ಅಂತ್ರ. ೬-000 ರ); ಸ್ವಸ್ತಿ ಸಮಸ್ಮಮಂಡಳಿ 
ಮಸ್ತಕಪುಪ್ತರಜ ಪಿಶಂಗಿತಾಂಘ್ರಸ್ತಬಕದ್ದಯಂ (ಕಾಂ. 
ದಳಿತಾಂಭೋಜರಜಃಪಿಶಂಗಿತಲಸದ್ಧಂಧಾದಿ ತೀರ್ಥೋದಕಂ 
[ಸಂ.] 


೦೦-೬೪) ; 
(ಕಂ್ರಪ್ರ. 
€3-00ಓ). 
ಪಿಶನಾರಿ 'ವಿಸನಾರಿ' ನೋ. 
ಪಶವಿ "ಪಿಸಿವಿ' ನೋ. 
ಹಿತಾಚ (ನಾ). ೧. (ಸ್ವಂತವಾದ ಭೌಶಿಕಶರೀರವಿಲ್ಲದೆ, ಇತರ ಭೌತಿಕ 
ಶರೀರಗಳ ಮೂಲಕ ತನ್ನ ಪ್ರಭಾವವನ್ನು ವ್ಯಕ್ತಪಡಿಸುವುದೆಂದಂ 
ನಂಬಲಾದ) ಒಂದಂ ಬಗೆಯ ಅಮಾನಂಪಶಕ್ತಿ ; ಬೆವ ಶೈ; ಭೂತ: 
ಪಿಶಾಚವೇಷಮಂ ಕೈಕೊಂಡರಮನೆಯಂಗಣದೊಳಿರ್ದು (ಪ್ಮಾಣ. ೩೪-೨೩); 
ನಿಜಜೀವಂ ಪರಲೋಕದೊಳ್‌ ನಿಜಮಹಾಮಾಂಸಂ ಪಿಶಾಚಾಸ್ಕದೊಳ* 
. ೬ ೬ ನಿಜಕೌಾಯಂ ಕುರುಭೂವಿಯೊಳ್‌ ನೆಲಸಿ (ಗರಾಯಂ. ೫-3), ಆರ್ವ 
ಪಶಾರಬ್ಬರಿಪ ಜಟ್ಟಿಗರುಬ್ಬುವ ಚಂಡಿ ರಕ್ತಮಂ ಪೀರ್ವ ಕರಾಳಿ 
(ಕ್ರಿಶುಂ. 3೪-೩೬೩) : ಪಿಶಾಚ ಬಿಟ್ಟರೂ ನಿಶಾಚರ ಬಿಡ (ಗಾರೆ). 
೨. (ಶ್ಮಶಾನವಾಸಿಗಳಾದ) ಈಶ್ವರನ ಭೂತಗಣ : ವಿಯನ್ನದಿಯೊಳ್‌ 
ಮುಟುಂಗೆ ಮುಂದಲೆ ಜಡೆಗಟ್ಟಿ . . . ವಾಮತನು ವೆಣ್ಣೆಡೆಯಾಗಿ 
ಪಶಾಚಸಂಗಮಗ್ಗ ಳಿಸಿರೆ ಪುಟ್ಟುಪೊಂದಿಗೆಡೆಯಲ್ಲದೆ ತ ೋರ್ಪರಿದಲ್ಲೆ ವಿಸ್ಮಯಂ 
(ರಕಳು. ೯-6). ೩. ದೇವಯೋನಿಗಳಲ್ಲಿ ಒಂದು ವರ್ಗ: “ಕಿನ್ನರರು 
ಗಂಧರ್ವರಪ್ಸರರು . . ಹಿಶಾಚರ: . - ಭೂತನಾಮಿಗಳು ದೇವ 
ಯೋನಿಗಳಿನಿಕ್ಕು೦” (ಮಂಗ. ೦೭-೦೩); ಹರಿ ನುಡಿದನಂದು ಪಿಶಾಚ 
ಗುತ್ತರವ (ಕಾಗ. ೦೦-೬೦-೨೬); ತಮೋಯೋಗ್ಯರಲ್ಲಿ ದೈತ್ಯ. ರಾಕ್ಷಸ, 
ಏಶಾಚ, ಮನುಷ್ಕಾಧಮ ಎಂದು ನಾಲ್ಕು ಪ್ರಕಾರಗಳು (ಓಂರಸಾ. 26೬). 
೪. ಒಂದಂ ಜನಾಂಗದ ಹೆಸರಂ : ಆರ್ಯರು ವಂಯವ್ಮಪ್ರಾಂತದಲ್ಲಿ 
ಪಿಶಾಚರೆಂಬ ಜನರೊಡನೆ ಕಾದಂಡಬೇಕಾಯಿತು (ರಾಇಶ್ರ. ೩೩). [ಸಂ.] 
ಏಶಾಚಕೋಶಾತಕಿ (ನಂ). ಒಂದು ಬಗೆಯ ಸಸ್ಮ ; ಕಹಿಹೀರೆ : 
“ಪಿಶಾಚಕೋಶಾತಕೀ-ಕಹಿಹೀರೆ” (ಓಂ. ೪6). [ಸಂ. ಪಿಶಾಚಕೋಶಾತಕೀ] 
ಪಿಶಾಚಗ್ರಹ (ನಾ). ದೆವ್ವದ ತೊಂದರೆ ; ಭೂತದ ಕಾಟ: ಪ್ರಲಾಪ 
ಉಂಟಾಗಿಹಣ, ನಿಷ್ಮು ರಭಾಷೆಯನಾಡುವಣ, ಭಯಂಕರವಾಗಿಹಣ , 


೫೦ 


30 


ಮಲಿನವಾಗಿಹಣ, ಜಿತೇಂದ್ರಿಯನಾಗಿಹಣ, ಹೀಗಿದ್ದರೆ ಪಿಶಂಚಗ್ರಹ್ಮ್ಮ್ಯ 
ವೆಂದಟ್‌ವುದು (ಕೃರ್ಯತ3. 18. ೬೬). 'ದೇವಗ್ರಹ' ಪರಾ. 
[ಸಂ] 


ಪಿಶಾಚಪ್ರಾಪ್ತ (ನಾ). ಪಿಶಾಚಿ ಹಿಡಿದವನು ; ದೆವ್ವ ವೆಂಟ್ವಿಕೊಂಡ 
ವನು : ಗುರು ಲಗ್ಗೆಸ್ಮಿತನಾಗೆ. - - ಮೇಣ್‌ ಶ್ರಿಕೋಣಗೃಹದೊಳ* 
ಪಾಪಗ್ರಹಂಗಳ್‌ ಸುಧಂಕಿರಣಂ ಕರ್ಕಿ ವಿಲಗ್ಗದೊಲ್‌ ನಿಲೆ ಪಿರಾಚಪ್ರಾಪ್ತ 
(xo.) 


40 
ನಕ್ಕುಂ ನರಂ (ಕಾತಶಿ, ೨೧-೦6). 

ಪಿಶಾಚಬಾಧೆ (ನಾ). ಎಪಿಶಾಚೆಗ್ರಹ : ಜನನಕಾಲದಲ್ಲಿ ಗುರು ಲಗ್ನದಲ್ಲೂ 
ಏಳನೆಯ ಸ್ಥಾನದಲ್ಲಿ ಅಂಗಾರಕನೂ ಇದ್ದರೆ... - ಜಾತಕನಿಗೆ ಪಿಶಂಚಬಾಧೆ 
ಇರುತ್ತದೆ (8೬೨ತಶಿ. ೨೦-೦೮ ಕರಟ). (ಸಂ. ವಿಶಂಚಬಾಧ 7 

ದಓಶಾಚಲಿಪಿ (ನಾ). ಒಂದು ಬಗೆಯ ಲಿಪಿ: ಜಲಲಿಪಿ ಪಿಶಾಚಲಿಪಿ. , . 
ಈ ಅಗಣಿತಲಿಪಿಗಳ ನೋಡಲಜಅ*ಯದೆ ಬಿಜ್ಜಳರಾಯನ ಸಭೆಯೊಳು ಕಳಕಳ 


೫೬೩೧ 


ಒತಿತ 


ಗೊಳುಶಿದ್ದರು ವಿದಾಂಸರುಗಳೆಲ್ಲ (ಗಾಸ್ಮರ. ೬೬೪). [ಸಂ.) 

ಪಿಶಾಚತೈಲ (ನಾ). ಶೈಲೇಂದ್ರ, ದ್ವಿಶಿಖರ, ಮಹಾಶೈಲ, ಗಜಶೈಲ, 
ಏನಾಕಶೈಲ, ಪಿಶಾಚಶೈಲ, ಪಂಚಶೈಲ, ಕೈಲಾಸ, ವಾಸೋತ್ತರ 
ಮತ್ತ) ಹಿಮಾದ್ರಿ ಎಂಬ ಹತ್ತು ಕುಲಪರ್ವತಗಳಲ್ಲಿ ಒಂದು; ಅ 
ಕಂಲಪರ್ವತಗಳ ಸಂಖ್ಯೆ ವಂತ್ತು ಹೆಸರಂಗಳ ಬಗ್ಗೆ ಪ್ರಾಚೀನಕಎ 
ಗಳಲ್ಲಿ ಭಿನ್ನಾಭಿಪ್ಪಾ ಶ್ರಯಗಳಿವೆ : ಶೈಲೇಂದ್ರ ಪಿಶುಚಶೈಲ 
. * * ಹಿಮಾದ್ರಿಗಳೆಂಬ ದಶಕುಲಪರ್ವತಂಗಳೇ ಪೂರ್ವೋಕ್ತ ಗಂಧಮಾದನ 
ವೆಂಬ ಕೀಲಕಪರ್ವಶಕ್ಕೆ ತೆಂಕಣದಿಕ್ಕಿ ನಲ್ಲಿಹೆವು (೨ಕೇಳೆ. ೨೦೩). 

[ಸಂ;] 

ಏತಾಚಸತ್ವ (ನಾ). ( ಕಾವಂಶಾ] (ಸ್ತ್ರೀಯರ) ಹನ್ನೆರಡು ಬಗೆಯ 
ಸ್ವಭಾವಗಳಲ್ಲಿ ಒಂದು ; ತಮೋಗಂಣಪ್ರಧಾನವಾದ ಸ್ವಭಾವ, 
ಅಸಿಯ ನಡುವಿನ ಮಿಸುಗುವೆಸಳ್ಗಣ್ಣ ಏರಿದುಂಬ ಬಿಸುಮೆಯ್ಕ ಮದಃ 
ಮಾಂಸೆ ಪ್ರೀತಿಯ ಪುಸಿಗೇಳ್ವಿರುಳ" ತೊಳಲ್ಫ ಸುನಿರದೆ ಲಜ್ಜೆಯಳದೆಸೆವಳಿ 
ಫಶಾಚಸತ್ತದವಳ್‌ (88ರ. ೩-೩೪); ದೇವಸತ್ವ ಯಕ್ಷಸತ್ವ ... ಪಿಶಾಚೆಸತ್ವೆ 
ರಾಕ್ಷಸೆಸತ್ವ ಕಿನ್ನರಸತ್ವ ಖಚರಸತ್ವವೆಂಬ ದ್ವಾದಶಸತ್ವಸಶಿಯರಿಂ (ಏನೇಳ. 
ಎ೮). 'ದ್ವಾದಶಸತ್ವ' ಪರಾ. [ ಸಂ.) 

ಪಿಶಾಚಸ್ಟ್ರೀ (ನಾ). ೧. ಹೆಣ್ಣು ಪಶಾಚಿ. ೨. [ಕಾಮಶಾ] ಸ್ತ್ರೀಯರಲ್ಲಿ 
ಒಂದು ಬಗೆ; ತಮೋಗುಣಪ್ರಧಾನವಾದ ಸ್ವಭಾವವುಳ್ಳವಳು ; 
ಲಜ್ಜೆಗೆಟ್ಟವಳು ಹಿರಿದನುಂಬುವಳು ದೇಹಮುಂ ಬಿಸುಖಾದವಳು ಮದ್ಯ 
ವತಾಂಸವನುಂಬಳು ಇವಳು ಪಿಶಾಚಕ್ರೀ (ಉರು. 30೬), (ಸೆಂ.] 


'ಪಿಶಾಚಿ, (ನಾ). ಹೆಣ್ಣು ದೆವ್ವ : “ಏಶಂಚೀ, ಪಿಶಾಚಿಕಾ, ಈ ೨ ಹೆಣ್ಣೆವ್ವ” 


(೪ಕ್ಕೆ. 309): ರೆಕ್ಕೆ ಸಿಯರಾಶಾಪಿಶಾಚಿಯರಿಚ್ಚಿ ಗಾತಿಯರು (೧3ಕ್ರ. 90-83). 
[ ಸಂ. ಪಿಶಾಚೀ ) 
ಪಿಶಾಚ್ಮಿ (ನಾ). ಇ ಪಿಶಾಚೆ ೧: ಆರ್ವ ಪಶಾಚಿಯರ್ಕಳನಸುಂಗೊಳೆ 
ಬೇವ ಪೆಣಕ್ಕೆ ಕೋಪದಿಂ ಪೋರ್ವ ಮರುಳ್ಗಳಂ . | ಈಕ್ಷಿಸಿದಂ 
ಪ್ರತಿರೂಪಶೂದ್ರಕಂ (ಉರ್ಕಕಾ. ೩49); ಬೆನ್ನು ಬಿಡದ ಪಿಶಾಚಿ ಹೊನ್ನು 
ಕೊಟ್ಟರೆ ನಿಂತೀತೇ? (ಗಾರೆ)- (ಸೆಂ.] 
ಪಿಶಾಚಿಕೆ, (ನಾ). (ಆಲಂ) ದುಷ್ಟತನ ; ಕ್ರೌರ್ಯ : ನಾವನಾರ್ಯರು 
ಮೆಸಗದೀ ಪಶಾಚಿಕೆಯನಕಟೆಸಗಿದಿರೆ? (ಜೆರೈರೆ. ೩೩-0೦9). 
[ಪಿಶಾಚ + - ಇಕೆ] 
ಪಿಶಾಚಿಕ್ಕೆ (ನಾ). ೧. ಹೆಣ್ಣುದೆವ್ವೆ : “ಪಶಾಚೀ. ಪಿಶಾಚಿಕಾ, ಈ ೨ 
ಹೆಣ್ಣೆವ್ವ” (ಕಕ್ಕಿ. ೨೮೪). ೨. ಒಂದು ಬಗೆಯರ ಸಸ್ಕೆ ; ಕಾಸರಿಕೆ: 
“ಏಶಾಚಿಕಾ-ಕಾಸರಿಕೆ, ನೆಸುಗುನ್ನಿ, ಮುರುಳಿ” (tao. €6)- 
(ಸೆಂ. ಪಿಶಾಚಿಕಾ) 
ಪಶಿತ (ನಾ). ೧. ಮಾಂಸ ; ಬಾಡು ; ಅಡಗು: “ಪಲಲಂ, ಜಾಂಗಲಂ 
.  ಪಿಶಿತಂ, ಆವಿಂಷಂ, ಕ್ರೈವ್ಯಂ, ತರೆಸಂ, ಈ ೮ ವಶಾಂಸೆಂ” (ಕಣಯ. 
೦೦೪-೯) ; ಆತನು9 ನಾಲಗೆಯಿಂದಂ ಪಿಶಿತದ ಖಂಡವಂ ಬಾಯೊಳಿಡೆ 
(ಆರ್ಕಾ. ೨೦-೦) ; ಸೀಳ್ದೊಟ್ಟಿಂ. ವೈರಿಯನೊಡ್ಡಿ ತಶ್ಟಿಶಿತದಿಂದಾತಂಗೆ 
ನೀಂ  ಕೂರ್ಮೊಡೇಗೆಟ್ಟತ್ತಿನ್ನಡೆ ಮಾಡು ತದ್ದ್ವ್ವಿಜಗಣಕ್ಕಾಹಾರಮಂ 
ಭೂಪತೀ (ಶಂಶಳಾ. ೦೩-೬೦) : ಧುರದೆಡೆ . . . ಕರುಳ್ಗಳೆ ತಸೋರಣಂ 
ಏಶಿತದೊಬ್ಬುಳಿಗಳ್‌ ನೆರಪಿರ್ದ ಬುತ್ತಿ ನೆತ್ತರೆ ಜಳಮಾಗಲಂತು 
ಉಣುತಿರ್ದುವು ಭೂತಸಂಕುಳಂ (ತ್ರಫಿಂ. ೨೫-೩೩೪). ವಿ. ಮಾಂಸದ 
ಅಡುಗೆ ; ಪಾಕ: ನಡುವಿರುಳ್ಳೋಗಿ ವಣಿಜರನೊಟ್ಟಿಯ್ಲು ವಂಚಿಸಿ 
ಕುಲ್‌ದಂದೆನೆಂದೆನೊರ್ವಂ ಪಿಡಿದು ತಂದಿತ್ತ ಕುಲ್‌ಯನಾನುಆ್‌ ಕೊಂದು 
ಪಿಶಿತಮಂ ವಡಿದೆನೆಂದ ನೊರ್ವಂ (ಸುಳುಂತಿ. ೭-೦8): 
[ಸಂ.7 


ಹಿಶಿತೆಖಂಡ 


ಪಿಶಿತಖಂಡ (ನಂ). ಮಾಂಸದ ಚೂರಂ : ಬಸುನೆತ್ತರುಮಂ ಕಂಡ 
ದಿಂಡೆಯುವುಂ ಕಂಡು ಕ್ಷುಧಾರ್ತನಪ್ಪದೊಂದು ಮೃಗಧೂರ್ತಂ ಪಿಶಿತ 
ಖಂಡಕ್ಕೆ ಸಾರ್ದು (ಶಂಕಕಂ. ೩೨-೦೬). ([ಸಂ.) 

ಪಿಶಿತಭೋಜನ (ನಾ). ವರಾಂಸದ ಊಟ: ವಿಶಿತಭೋಜನದಲ್ಲಿಗೆ ನಲ್ಲ 
ದೆಕ್ಕೆಯಂ ಸಾರ್ವ ನಿಶಾಚರೀಜನಮಂ . . . ಈಕ್ಷಿಸಿದಂ ಪ್ರತಿರೂಪ 
ಶೂದ್ರಕಂ (ರ್ಮ: 8೩೪) . [ ಸಂ. ] 

ಪಿಶಿತಾಶ (ನಾ). ೧. ಮಾಂಸವನಲ್ಲ ಭಕ್ಷಿಸಂವವನು ; ಮಾಂಸಭಕ್ಷಕ : 
ಕಡುಭಕ್ತರ್ಷಿಶಿತಾಶರಪ್ಪ ರಸುಗಳ* : ಮತರ್ತ್ಯರೆಲವರ್ತಾಂಸದಿಂದೊಡ 
ಗೂಡಿರ್ದ ನಿವೇದ್ಕಮಂ . . . ಕುಡರೇ (ಕಸಾರ. 3೯). ೨. ರಾಕ್ಷಸ; 
ನಿಶಾಚರ : ಯಮುಪಾಶದಿಂ ಪಾಪಕರ್ಮಂ ಮೊದಲೆ ಬಿಗಿದ ಪಿಶಿತಾಶರಂ 
ತೇಜಸ್ವಿ ರಾಮನ್‌ ... ಸಂಹರಿಸಿ ಧರ್ಮಲಾಭಕೆ ಯಶೋದೀಪ್ತಿಯಂ 
ವೆಂರೆವನಯೆ" (ಕ್ರೀರಾನೂ. ೨6-೨೦): ಕೀಸಿದಾ ಕೂರಂಬುಗಳಿಗೊಂದಿನಿತೆ 
ಘಾಸಿಯಾಗುತ್ತೆ ಪಶಿತಾಶನುರಿದೆದ್ದನ್‌ (ತ್ರೀಂ।ವೂ. ೦೪೧-೦೩೦). [ಸೆಂ.] 

ಹಿಶಿತಾಶನ (ನಾ). ೧. ವರಾಂಸವನ್ನು ಶಿನ್ನುವುದಂ. ವಿ. ಪಿಶಾಚಿ. 
೩. ರಾಕ್ಷಸ : ಪಶಿತಾಶನನು ಕಂಗಳ ಮುಚ್ಚಿ... ವಿವರಿಇದ 
(80ಾಗ. ೦೦-೬೦-೨೪). (ಸಂ.] 

ಹಿತಿತಾತಿ (ನಾ). ೧. ಪಿಶಿತಾಶ ೧: ವಸುಧಾಜನಂಗಳೆಲ್ಲಂ ಮಸಣ 
ವಂದೆಂದೆೊಡೆ ಭಯಸ್ಥರಪ್ಪರದೇಂ ಪೇಟ್‌ ಪಿಶಿತಾಶಿಯ ತನುವಂತದೆ 
ಮಸಣಂ ಮಸಣಕ್ಕೆ ಬೇಜಕ ಕೋಡೆರಡೊಳವೇ (ಶೂರ. ೨೯೭). 
ವಿ. ರಾಕ್ಷಸ. ೩. ನೈಬಂತೃದಿಕ್ಕಿನ ಅಧಿಪತಿ ; ನಿರಂತಿ : ಇಂದ್ರನ 
ಮಂಂದುೂಗೆಡಿಸಿ. . . ಪಂದೆಯೆನಿಸಿ ಯವಂನನು ಪಿಶಿತಂಶಿಯ ತಂದನಾ 
ಪಿಡಿಯಾಳಾಗಿ (ತ್ರಾ ಫಾನ99. ೬೬೩). ೨, ೩; ಎನಗೆ ಜಾತಿ ಕೌಶಿಕನುವಿತಾ 
ತೃಣಕಾಷ್ಮಸಮೂಹಭೋಜಿಯಾಯನಲನೆನಾರೆಸಂ ಕೊಲುವ ನಿಘಣೃಣ 
(ನೀ) ಪಿಶಿತಾಶಿ ದೆ ೈತ ನೀ ವನಧಿಯೊಳಿರ್ಪ ಜಂಬುಕನುಮಾ ಸಲೆ ಚಂಚಳನಪ್ಪ 
ವೀಯುವೀ ಧನಪಶಿಯಪ್ಪ ತದ್ಮನದನೀ ಬಡಭೌತಿಕನುಂ ಸಮಾನರೇ 
(ಶೇಎಿಪು, ೨-೦೦೪). [ಸಂ. ಪಿಶಿತಾಶಿನ್‌] 

ಪಿಶಿತಾಹಾರ (ನಾ). -ಪಿಶಿತಭೋಜನ: ಮೃದುಪಿಶಿತಾಹಾರಮಂ ಪಡೆದುಂ 
ಮೆಚ್ಚಿ ಕರುಣಿಸಿ ತಿನಲೊಲ್ಲದೆ ಕಂದು ಕಬಪಿದ ರಕ್ಕಸಂಗೆ ಮಿಕ್ಕವರುಳ್ಳೊಡೆ 
ಪೇಟವೆಂದಂ (ಸುಳುವಷಿ. ೬-೨೭ ನ). [ಸಂ.] 

ಆತಿತೆ (ನಾ). ಒಂದು ಬಗೆಯ ಔಷಧೀದ್ರವ್ಯ ; ಜಟಾಮಾಂಸಿ : 
“ಜಟುವಖಂಸಿ ಪಿಶಿತೆಯೆನಿಕ್ಕು'' (ಮಂಗಳಾ: ೪೩-೪೦). [ಸಂ. ಪಿಶಿತಾ] 

ಹಿಶುನ (ನಾ). ೧. ತಿಳಿಯಂವಂತೆ ಮಾಡುವುದು ; ಸೂಚಿಸಂವಿಕೆ ; 
ಸ್ಪಷ್ಟಗೊಳಿಸುವುದು. ೨. ಸೂಚನೆ ; ಚಿಹ್ನೆ: "ಸಂಗರಪಿಶುನ` 
ಪರಾ. ೩. ಚಾಡಿ ಹೇಳಂವಿಕೆ ; ದೂರಂವಿಕೆ : ಇದು ಅತಿಶಯೋಕ್ತಿ 
ಎಂದು ಕೆಲವು ಪಿಶುನಪ್ರವೀಣರು ಹೇಳಿ ಹಾಸ್ಮ ವಹಡಿದಾಗ್ಯೂ . . . 
ಚಿಂತೆ ಇಲ್ಲ (ರಹಸುಗ. ೩೬). ೪. ಚಾಡಿ ಹೇಳುವವನು; ಚಾಡಿಕೋರ : 
“ಕರ್ಣೀಜಪಃ, ಸೂಚಕಃ, ಪಿಶುನಃ -೩ ಚಂಡೀ ಹೇಳುವವನು, 
ಕ್ಷುದ್ರಗಾರ” (ಸಿದ್ದಾಂತಿ. ೩6೩) ; ನಿಶ್ಚಿತವಿದೆನಗೆ ಸಕಲವಚಶ್ಚತುರ 
ಜನೋವಪದೇಶದಿಂ ಪಿಶುನವಚೋವೃಶ್ಚಿಕವಿಷಹರಮಖಳವಿಪಶ್ಚಿನ್ನುತಿವಂಂತ್ರ 
ಮೆಂಬುದಿನ್ನುಂ ಮುನ್ನುಂ (ರೀರಾನ.೦-ಂ9); ಕೊಂಡೆಯವಂಂ 
ಕೇಳೆಲ್‌ ಮನುದರಲ್‌ ಪಿಶುನರ್‌ ಪೊರ್ದಿಯಿಂತೆಂದರ್‌ (ರಕಕು. ೯-೭೩ ವ). 
೫. ನೀಚ ; ದುಷ್ಟ ; ಕ್ರೂರಿ: “ಪಿಶುನಃ ೧ ದುರ್ಜನ, ಚಾಡೀ 
ಕೋರೆ " (ಸಿರ್ಕಾಂತಿ. 909): ಸತ್ತುಂ ಪಿಶುನಂ ಪೆಆರ್ಗಾಪತ್ತಂ ಮಾಡ 
ದಿರನೆಂದು ಮಜುಗಿದವುದು ಮಚ್ಚಿತ್ತ೦ (ಉನ. ೦-೩೭): ನಿಷ್ಮುರಿಗಳಿಗೆ 
ಪಿಶುನ [ಕಾಣಾ.ಣ]ರಿಗಯೋಗ್ಮರಿಗಿದನು ವೇಳದಲೆ ಪರಮ 
ಭಗವದ್ಧಾ ಸರಿಗೆ ಸುವುದು ಈ ರಹಸ್ಕ (6೫36. ೧೩-೩೨) ; ತಂದೆ- 


೫೬೩೨ 


8 | ಪಿಶುನೆ (ನಾ). ಒಂದಂ ಬಗೆಯ ಸಸ್ಯ: 


ಬ 
ಲೀ 


ಪಿಷ್ಟಪೇಷಣ 


ತಾಯಿ. ಬಂಧು, ಗುರು ಇವರನ್ನು ದ್ವೇಷಿಸುವವರೂ ಆದ ಪಿಶುನರು 
ಶೋಚನೀಯರಾಗಿರುವರು (ತುಳಸೀ. ೧೬೨). ಓ. ಕುಂಕುಮಕೇಸರಿ ; 
ಕೇಶರ : “ಪಿಶುನ-ಕುಂಕುಮ, ಕೊಂಡೆಯನು” (ಓತಂ. ೪೭). [ಸಂ.] 
ಪಿಶುನತ್ವ (ನಾ). ಚಾಡಿ ಹೇಳುವುದು; ದೂರು ಹೇಳುವಿಕೆ. [ಸಂ] 
ಸಂಕೇಬೇರು : *ಮರುನ್ಮಾಲಾ 
. ಪಿಶುನಾ. ಸ್ಕೃಕ್ಕಾ . ..- ಕೋಟಿವರ್ಷಾ. ಲಂಕೋಯಿಕು ... ೧೦ 
ಸ್ಪೃಕ್ಕೆಯೆಂಬ ಗ್ರಂಧ್ಯದ್ರವೈ, ಸಂಕೇಬೇರು” (1ರ್ಮಾಂತಿ. ೦೪೩)-[ಸಂ. ಪಿಶುನಂ) 
ಎಷ್ಟ (ನಾ). ೧. (ಧಾನ್ಯ ಮೊದಲಾದುವುಗಳ) ಹಿಟ್ಟು ; ಪುಡಿ :“ಪಿಟ್ಟದು 
ಪಿಷ್ಟಂ ಚೊರ್ಣಿತಂ” (ಎಸ್ತುಕೋ. ೪೫-3೦); ಅಂತು ಧರ್ಮತೀರ್ಥಪ್ರವರ್ಧ 
ನಂಗೆ ಸುಗಂಧಶುಷ್ಠಚೂರ್ಣ ಪಿಷ್ಟದಿನುದ್ಹರ್ತನವಿಧಿಯಂ ನಿರ್ವರ್ತಿಸಿ 
(ಅಕಪು. ೪-೬6 ವ): ಪಿಸ್ಟ ಹಿಟ್ಟು (ಕಮರ. ೨೭6 ಶ್ರಹೋ). ವಿ. ಅಕ್ಕಿ, 
ಗೋಧಿ, ರಾಗಿ ಮೊದಲಾದ ಧಾನ್ಮಗಳ ಹಿಟ್ಟಿನಿಂದ ತಯಾರಿಸಿದ 
ಆಹುಂರಪದಾರ್ಥ. ೩. ಒಂದಂ ,ಬಗೆಯ ಲೋಹ; ಸೀಸ. 
೪. ರಾಸಾಯನಿಕವಾಗಿ 'ಕಾರ್ಬೋಹೈಡ್ರೇಟ್‌' ಎಂದು. ನಿರ್ದೇಶಿ 
ಸುವ ವಸ್ತು,-ಅಂಶ: ಧಾನ್ಮಗಳು ಮತ್ತು ಆಲೂಗಡ್ಡೆ, ಮರಗೆಣಸು, 
ಗೆಣಸು ಮೊದಲಾದ ಗೆಡ್ಡೆಗೆಣಸುಗಳಲ್ಲಿ ಬಹಳ ಪ್ರಮಾಣದಲ್ಲಿ ಪಿಷ್ಟವಿದೆ 
(ಅಡು. ೩6). [ಸಂ.] 
ಪಿಪ್ಪಕುಟ್ಟ (ನಂ). [ನಾಟ್ಕ] ಭ್ರಮರ, ಆಸ್ಕಂದಿತ. ಆವರ್ತ, 
ಶಕಟಾಸ್ಕ, ಅಡ್ಡಿತ, ಸಮೋಸರಿತ, ಅಧ್ಯರ್ಧಿಕ. ಏಲಕಾಕ್ರೀಡಿತ, 
ಹಿಷ್ಟಕಂಟ್ಟ ಮತಂ. ಚಾಷಗತಿ ಎಂಬ ಹತ್ತುಬಗೆಯ ಭೌಮ 
ಮಂಡಲಗಳಲ್ಲಿ ಒಂದು ; ಣ ಸೂಚಿ, ಅಪಕ್ರಾಂತ, ಭುಜಂಗತ್ರಾಸಿತ 
ಗಳೆಂಬ ಚಾರಿಗಳನ್ನು ಕ್ರಮವಾಗಿ ಮಾಡಿ, ಮಂಡಲಾಕಾರವಾಗಿ 
ಸಂತ್ತುವುದು :  ಬಲ[ಷದ]ದೊಳ್‌ ಸೂಚಿಯನೆಡಗೆಲದೊಳಪಕ್ರಾಂತ 
ಚಾರಿಯಂ ಬಲನೆಡದೊಳ ಸಲೆ ಭುಜಗತ್ರಾಸಿತಮಂ ವಲಸಿತದಿಂದೆಸೆವ 
ನಂಡಲಭ್ರಾಂತಿಯಂವಂಂ ಕದೆಯೊಳ*್‌ ಸಮೆಯಲ್‌ ಕೇಳಿದು ಬಿಡದೆಸೆವೀ 
ಪಿಷ್ಟಕಂಟ್ಟ ವಂಂಡಲಮೆನಿಕಂಂ (೮ಾಸ್ಕರಂ. 6-೩0). [ಸಂ.17 
ಹಿಷ್ಟಚರ್ಚೆ (ನಾ). ಹಿಟ್ಟಿನ ರಂಗವಲ್ಲಿ, ರಂಗೋಲೆ : ಮುನಿಕುವತಾರಿ 
ಯರಿಕ್ಕಿದ ಷಿಷ್ಟಚರ್ಚೆಯಿಂ ...ಎಸೆದು ತೋಜ ದುದಾಗಳತೋಕ ಭೂರುಹಂ 
(ಉದಂಫೂ. ೨೨೬). (ಸಂ. ಹಿಷ್ಟಚರ್ಚೌ] 
ಪಿಷ್ಟಪಚನ (ನಾ). (ಧಾನ್ಯದ) ಹಿಟ್ಟನ್ನು ಬೇಯಿಸಲು ಉಪಯೋಗಿ 
ಸುವ ಪಾತ್ರೆ : "ಯಂಜೇಷಂ, ಪಿಷ್ಟಪಚನಂ.-೨ ಬುಣಲಿ, ಗಾದಿಗೇ 
ಮುಚ್ಚಳ, ಕಡುಬುಮುಚ್ಚಳ. ಹಿಟ್ಟು 
(ಸಿರ್ಮಾಂಕಿ. ೨5೩) (Xo.] 
ಪಿಷ್ಟಪದಾರ್ಥ (ನಾ). ` ಕಾರ್ಬೋಹೈಡ್ರೇಟ್‌ 'ನ ಅಂಶವು 
ಹೆಚ್ಚಾಗಿರುವ ಪದಾರ್ಥ : ಜೀರ್ಣಶಕ್ತಿ ಕಡಿಮೆಯಾಗಿರುವವರಿಗೆ ಪಿಷ್ಟ 
ಪದಾರ್ಥಗಳು ಅನೂರೋಗ್ಯಕರಿ (ತರಶೆ. ೬೦). (ಸಂ.) 
ಪಿಷ್ಟಪೇಷಣ (ನು). ೧. ಹಿಟ್ಟನ್ನು ಪುನಃ ಪುಡಿ ಮಾಡುವುದು. 
೨. (ಆಲಂ) ಮಾಡಿದುದನ್ನೇ ಮಾಡುವಿಕೆ: ಉಪಯೋಗವಿಲ್ಲದ 
ಕೆಲಸಮಾಡುವುದು ; ವ್ಯರ್ಥವಾದ ಪುನರಾವೃತ್ತಿ : ನಿಚ್ಚಮಾ ಪಿ 
ಪೇಷಣಮಾ ಚರ್ವಿತಚರ್ವಂಂ ಸುಬವಿದೇಂ ನಿನ್ನಂ ಮರುಳ್‌ ಐತಾಡಿತೋ 


ರ್‌ 
ಟ್ರ 


(ಅರಿಫು. ೩-೬೪) ; ಉಣಸಿಂ ತಂಬುಲದಿಂ ಗಣಿಕಿಂಗಾನ ವಸ್ಥ 
ಪಮಹಾಲ್ಕೂದಿಗಳಿಂ ತಣಿಯೆನಣಂ ಚರ್ವಿತಚರ್ವಣಮಾ ಹಿಷ್ಟಪೇಷಣಕ್ಕಂ 
ವೂೂಢಂ (ಸಮಶ. ೬-೩೦); ಇವನ ಕವನಗಳಲ್ಲಿ 
ದೇವಸುತರಿಗೆ ನರರ ಬಾಂಧವ್ಮವೆಂತಹುದು ? 


“ ಚರ್ವಿತ ಚರ್ವಣ ' 


ಭೂಷಣ 


ಪಿಷ್ಟಪೇಷಣವಿರಲಿಲ್ಲ 
(ಉರ್ರುಪಾ. ೦೦೫); 
ಪಿಷ್ಟಪೇಷಣವೇಕೆ ? (ಸಾಸನಾ. 
` ತವಡುಕುಟ್ಟು ' ಪರಾ. 


೪). 
[ಸಂ.) 


ಪಿಷ್ಟಾತ 


ಪಪ್ಪಾತ (ವಾ). (ಆಷರಣ, ವಸ್ತ್ರ ಮಂಂತಾದುವುಗಳನ್ನು ಸಂವಾಸನೆ 
ಯಿಂದ ಕೂಡಿರಂವಂತೆ ಮಾಡಲಂ ಬಳಸಂವ) ಸಂಗಂಧಯಂಕ್ತವಾದ 
ಪುಡಿ ; ಬಂಕ್ಕಿಹಿಟಲ್ಬ : “ ಪಿಷ್ಟುತಃ, ಪಟವಾಸಕಃ - ೨ ಬಟ್ಟೆಗಳಿಗೆ 
ಪರಿಮಳ ಕಟ್ಟುವ ಗಂಧದ್ರವ್ಮದ ಹೆಸರು” (ಸಿಡ್ಕಾಂತಿ. ೨೦೦). *“ಪಟವಾಸ' 
ಪರಾ. [ಸಂ]. 

೬ಹ್ಸಾತಕ (ನಾ). -ಪಿಸ್ಬಾತ: ಜಗತನ್ಶಿಶೇಶಯನಿವಸಿನೀಪ್ರಮದ 
ಮುಖ್ಟಿಪಿಷ್ಟಾತಕಂ ವಿಶಾಲತರತುಂಗಸೌಧತಳಸಂಗಿಪೌರುಂಗನಾವಶೀಕರಣ 
ಚೂರ್ಣಮಾದುದು ಬಳೌಘಧೂಳೀಚಯಂ (ಅಂತ್ರ. ೦೦- ಸು ಕೆದಟ್‌ದ 
ಏಷ್ಟುತಕದಿಂದೊದಎದ ಪಟವಾಸಚೂರ್ಣದಿಂ . . . ಪಂ ಪುಟ್ಟಿಸಿದು 
ದಿಟ್ಟಳಂ. ನೈಪಸದನಂ (ಶಂಕಾಶಾ. 9-5೭); ರ ದೆಸಿದೆಸೆಗೆ 


ಪಸರಿಸೆಯುಂ (ಕಂದ್ರಫ್ರು. 03-೬8 ನ). [ಸಂ. 
ಹಿಬ್ಬಾತಕಕೇಳಿ (ನಾ). (ಉತ್ಸವಸಂದರ್ಭಗಳಲ್ಲಿ) ಸಂವಾಸನೆಯ 
ಪುಡಿಯ.ನ್ನ್ನ ಪರಸ್ಪರ ಎರಚುವಿಕೆ: ದಿಎಜೇಂದ್ರವೃಂದಂಬೆರಸಿಂದ್ರ 


ನೊಸಗೆ ಮರುಳ್ಳೊಂಡು ಪಿಷನ್ಟಿತರಕೇಳೀವಿಧಾನಾನಂತರಂ 
00-೬೪ ನ). [ ಸಂ. ಪಿಷ್ಟಾತಕಕೇಲಿ ] 
ಹಿಷ್ಟಾತಕಚೂರ್ಣ (ನಾ). - ಪಷ್ಟಾತ : ದಿಕ್ಕಾಲಕರ ಕೆದಜುವ ಪಿಷ್ಟಾತಕ 
ಚೂರ್ಣಮೆನಿಸುವ ರಜಃಪುಂಜಮುುವಂ೦ಂ . .. ನೋಡುತ್ತತ್ತಿಂ ನಡೆಯೆ 
(ಆರಿತು. ೧೬-೪೫ ನ); ಕಾವಂಸುಮ್ರಾಜ್ಕದೊಸಗೆಯೊಳ* ಪಸರಿಸಿದ ಪಿಷ್ಣಾತಕ 
ಚೂರ್ಣದಂತೆ ವಂಂದವತಾದ ಪೊಂದಾವರೆಯ ರಜದೊಳಂ (ಮಂಕ: 
೨-೨ 5); ಕೆದಟ್‌ದ ಪಿಷ್ಟುತಚೂರ್ಣದೊಳ ಪಟವಾಸಚೂರ್ಣ 
ದೊಳಮಷ್ಟದಿಶಾವದನಮುಮತಾ ನಭಮುಂ ಪಡೆದುದು ನಾನಾವರ್ಣ 
ರುಚಿರರಚನಾಚೈವಿಯಂ (ಶೃತ್ಯಶ್ರ. ೪-೩೨). [ಸಂ.) 
ಪಿಬ್ಬ (ನಾ). ಪುಡಿ; ಹಂಡಿ; ಚೂರ್ಣ: ಕ್ರಿಮಿ ಮೇಣ್‌ ಭಸ್ಮಂ 
ಮೇಣ್ತಿಷ್ಟಿ ಮೇಣ" ಶರೀರಕ್ಕೆ ನಿಟ್ಟೆಯಾ ದೊರೆಯಿದಳೊಳ್‌ ಕಮನೀಯ 
ಮೊಂದುವಿಲ್ಲ (೪೩ಫ. ೨-೩೩) [ಸಂ.) 
ಹಿಷ್ಟೋದಕ (ನಾ). ಹಿಟ್ಟಿನೊಡನೆ ಬೆರಸಿದ ನೀರು: ಪಿಷ್ಟೋದಕ 
ಗುಡಧಾತಕಿ:ಸಂಯೋಗದಿಂದಮೆಂತ೨ ಮದವಿಕಾರಮೆಸೆದಪ್ಪುದು (ಅಂತ್ರ. 
೨೪ ರ); ಪಿಷ್ಟೋದಕಗುಡಧಾತಕ್ಕಾದಿಯತ್ತಣಿಂ ಮದಶಕ್ತಿ ಷಟ್ಟುವಂತೆ 
(30ಶಿತು. 6-೦೨6ನ). [ಸಂ.] 
ಪಿಸನಾರಿ, ಪಿಶನಾರಿ (ನಾ). ಜಿಪುಣ ; ಲೋಭಿ : ಎಂಥಾ ಪಿಸನಾರೀನವನ್ಬಿ 
ಇವನು ಅಂತ ಅಂದುಳೊಳ್ತಾರೆ (ನ್ಮ. ೨೦). ಹಿಶನಾರಿ : ಜುಗ್ಗ. 
ಜಿಪುಣ ; ಪಿಶನುರಿ (810811೬. ಇಂಕಸಿ) । ಇತರರೆಲ್ಲರೂ ಪಿಶನಾರಿಗಳಿಂದು 
ಹೆಳಬೇಕುಗಿ ಬರುತ್ತದೆ (೫೨೩೩. ೩೭)- ' ಪೀನಾರ್ಕಿ ' ಪರಾ. 
[ ದೇ. ॥ ತಮಿ. ಪಿಚೆಣಾಟ್‌, ಪಿಚಿಣೇಅ೨, ಪಿಚುಣಾಟ್‌ ; ತೆಲು. ಪಿಸಿನಾರಿ ) 
ಪಸರು,, ಪಿಸಂರಂ, (ನಾ). ೧. ದೇಹದ ಕೊಳೆ, ಕಶ್ಮಲ ; "ಶರೀರದ 
ಹೊಲಸಂ" (ಕಾಠಳೋ- ೦೬). ೨. ಕಣ್ಣ, ಮೂಗುಗಳ ಕೊಳೆ,- 
ಮಲ; ಗೀಜು: (೪). 'ಪಿಚ್ಚ' ಪರಾ. ಪಿಸುರ್ದು: 
೧. ಹಸನವಿಬ್ಲ ಹರೆಯವು ಮಾರಿದ ಪಿಸುರು ಪಿಚ್ಚುಗಣ್ಣಿನ ಮುದಕಿ. 
(ಕರೀಶ" ೬೩-೦೭). ಪಿ. ಸಾಮಾನ್ಮಜನರು ಮಕ್ಕಳು ಹುಟ್ಟಿದ ಕೆಲವು 
ದಿನಗಳಲ್ಲೆ €ಣ್ಣಿನಲ್ಲಿ ಪಿಸುರು ಮತ್ತು ಕೆಂಪು ಕಂಡರೂ ಕೂಡಾ... 
ಕಣ್ಮಪ್ಲು ನೇತ್ರಾಂಜನಗಳನ್ನು ರಣ್ಣಿಗೆ ಹಚ್ಚಿ ಕಣ್ಣು ಪೂರ್ತಿ ಇಂಗಿ ಹೊ:ದ 
ಮೇಲೆ ವೈದ್ಯರಲ್ಲಿಗೆ ಚಿಃತ್ಲೆಗೆ ಕರೆದುಕೊಂಡು ಬಂದಿರುವ ಪ್ರಸಂಗಗಳು 
ಎಷ್ಟೋ ಉಂಟು (ನಿಮ್ಮದ. ೦೩). ಸಂರ್ಕ್‌' ಪರಾ. 
[ದೇ.॥ ತೆಲು. ಪಿಸರು) 
(ನಾ). ೧. ಆವೇಶ; 
ಎರು ಸೊಕ್ಕು; 


(ಶಾಂತಿ 


ಪಿಸರ್ಮು. ಪಿಸಂರ್ಮು 
ವಿ. ಸೊಕು; “ವಿಸರು. 


ಉನ್ಮ: ತ್ತತೆ : (4). 
ಉದಾ ಶಿವನ; ತುಂಟತನ” 


೫೬೩೩ 


ಸ್ಕಿ 


(8ೌರಳೋ. 0೬). ೩. ಹಟಮಾರಿತನ ; ಮೊಂಡುತನ : (9). ಪಿಸುರ್ಮು: 
೨. ವಿಸುರು ಇದ್ದವರ ಹತ್ತರೆ ಉಸುರಬಾರದು (ಗಾರೆ). 
ಪಿಸರು ತೆಗೆ - (ಆಲಂ) ನಿಂದಿಸಂ ; ತೆಗೆಳಂ ; ಬಯಂ್ಯ : ಪಿಸರು 
ತೆಗೆದರೂ ಪಿಶಾಚ ಬಿಡುವುದಿಲ್ಲ (ಗಾರ). 
[?. / ತುಳು. ಪಿಸ್‌ರ್‌, ಪಿಸ೦* 
ಪಿಸರುಗಣ್ಣು (ನಾ). ಹೆಚ್ಚೆ ಪಿಸರಂ ಬರುವ ಕಣ್ಣಿನ ಒಂದು ಬಗೆಯಂ 
ರೋಗ? ಅವನು ಏಸರುಗಣ್ಣಿ ನ ಬಾಧೆಯಿಂದ ನೇತ್ರವೃದ್ಯರಲ್ಲಿಗೆ ಹೋಗಿ 
ದ್ದಾನೆ (ಕೂಂ). (ಬಿಳಚಲುಕಣ್ಣು' ಪರಾ. 
[ ಓಸರ್ಮು ೫ ಕಣತ್ಚಿ (<ಕಣ್‌))] 


1೪ | ಪಿಸಾಂಟಿ, ಪಿಸಾಂಟು, ಪಿಸಾಡಿ ಪಿಸಾಳಿ (ನಾ). (ಉಕ) ತಲೆ ಕೆಟ್ಟ 


ವ್ಯಕ್ತಿ ; p ಹಚ್ಚೆ ಯಾರೋ ಹುಡುಗಿ ಹೆಚ್ಚಾದ ಅಪ್ಪನೊಬ್ಬ ಈ 
ಪಏಸಾಂಟನ ಕೊರಳಿಗೆ ತನ್ನ ಮಗಳನ್ನು ಕಟ್ಟು ವ ಧೈರ್ಯ ಮಾಡಿದ 
(ಕೂರುರಾ. 083). ಪಿಸಾಂಟು : ಬಸ್ಸೇ ತಮ್ಮದು ಅಂತ ತಿಳ್ಕೊಂಡಿದ್ದೊ 
ಪಿಸಾಂಟುಗಳು (ಹೊಸ. 38). ಪಿಸಿಂಡಿ : ಈ ಪಿಸಾಡಿನ್ನ ಯಾರು 
ಕೇಳತಾರ್ರೀ ? (ಕತಿತೋ.೩೩). ಹಿಸಾಳಿ : ಈ ದೂಂಡಿಗ ಜವಾನ ಪಿಸಾಳಿಗಳ 
ಕಯ್ಯಲ್ಲಿ ಸಿಕ್ಕು ನಾನು ಒದ್ದಾಡಲಾರೆನಪ್ಪು (ೀಕಂ. ೦೨೪). 
[*- ತುಳು. ಪಿಸಂಟೆ. ಪಿಸಿಂಟೆ ಇ ಮುಂಗೋಪಿ./ಮರಾ. ಏಸಾಟ ಇ ಹುಚ್ಚು] 
ಹಿಸಾಂಟು "ಓಸಾಂಟ' ನೋ. 
ಪಿಸಂಡಿ "ಪಿಸಾಂಟ' ನೋ 


20 (ಹಿಸಾಳಿ "ಪಿಸಾಂಟ' ನೋ. 


36 


ಪಿಸ್ಕಿ, ಹಿಸಿ (ಕ್ರಿ). ೧. ಸಿಗಿ; ಕಿತ್ತು ತೆಗೆ; ಹರಿದು ಹಾಕು: “ಹರಿ 

ಮುರಿ, ಒಡೆ. ಪಿಸಿ [ಹಿಸಿ]” (ಕಾನುಹು. ೯೪೦)- ವಿ. (ಬಟ್ಟೆ, ಮುಂತಾ 
ದಂವು ಹಿಂಜು ; ಹರಿದುಹೋಗು ; ಕಿತ್ತಹೋಗಂ: ಒತಲು 
ಉಡಿಗೆಗಳಂತೆ ಮಾಸಿ ಪಿಸಿವುದು (ಉಜತ್ಥಿಕೆ. ೩೩-೪). "ಪಿಸಂ೦ಕಂ' ಪರಾ. 
ಹಿಸಿ : ೧. ಶಿಶುವ ಸಲಹಿದು ಸುರವಿರೋಧಿಯ ಬಸುಅ ಬಗಿದೆಳೆಗರುಳ 
ನುಗುರಲಿ ಹಿಸಿ [ಶಾಕಾಂ. ನಸಿ, ಸಸ]ದು ಕೊರಳಲಿ ಹಾಯ್ಕಿದನು ನರ 
ಹರಿಯ ರೂಪಿನಲಿ (ಕೊರರಾ. ೬-೨-೩೦) ; ಅವರ ಬಾಯಿಂದ ಆ ಮಾತು 
ಬರುವ ಮುಂಚೆ ಅವರ ಕಟವಾಯ್ಸಳನ್ನು ಹಿಸಿದಲ್ಲದೆ ನನಗೆ ನಿದ್ರೆ 
ಬಾರದು (ಗ್ರಹ. ೩೦): ಮಿತ್ತು ಶಿಶುವನು ಕಿತ್ತು ಹಿಹಿದು 
ತಿಂಬುದ ಕಂಡು (23958. ೨6-08). ೨. “ ಹಿಂಜು, ಹಿಕ್ಕು, ಬಾಚ್ರು 
ಹಿಸಿ [ಪಿಸಿ]? (ಕುನುಹು. ಆ); ಕುಪ್ಪಸ ಹಿಸಿವಂತೆ ಮೈಯುಬ್ಬ 
ಕೈ ವಂಗಿದೊಪ್ಪದಿ ಸಾಗಿದರವರು (ಕರಕ. ೩೪-೦೦೦); ಸುಲಭವಾಗಿ ಹಿಸಿ 
ಯಾವ ದಾರಗಳಿಂದ ವತಾಡಿದ ಬಟ್ಟೆ ಬಾಳಿಕೆ ಬರುವುದಿಲ್ಲ (ಗೃಹಂ. ೭೪) 
೩. (ಹಣ್ಣು ವಂತಾದುವು ಸೀಳಿಕೊಳ್ಳು ; ಬಿರಿ; ಒಡೆ : 
ಅಸಿದಾದ ಬವನೆಯೆಳೆ ವದದ ಕಂಯ್ಲುಳನು ನಾಲ್ಕೆ ಸಳಾಗಿ ಕುಯಿದು ತುಪ 
ದೊಳಗುಕ್ಕರಿಸಿಯವು ಹಿಸಿಯದಂದದಿ ಹಿಕ್ಕಿ (ಸೂಕಕಾ. ೪): ಮೆಜ್‌ವ 
ಪೊಗೊಡಮೊಲೆಯನವನ ವಕ್ಷಃಸ್ಥಳದೊಳಿಟ್ಟೊತ್ತಿದೊಡೆ ಹಿಸಿದೊಳಗಣ 
ಇನಿಸುಧೆಯೊಸರ್ದು ತೊಟ್ಟಿಡುವ ಬಿಂದುಗಳ ಸಾಲಿದೆನಲು ಶಡಿಕಿ ಪಲ್‌ದು 
ಗುವ ಹಾರದ ಮುತ್ತುಗಳ ಮಣಿಗಳಿಡೆವಿಡದೆ ಸೂಸುತಿರೆ (ಕೈಮಿಭಾ- 
60-0೩) : ಕುಲೊಂದನಾ ದಾರಿಗಿನ್ನೊದನೀ ದಾರಿಗೆಂದೇ: ಕಾಲದೊಳೂರಿ 

ಡೆಯುವುದಾದರೆ ಎರಡಡಿ ಹೆೋದೀರಿ ಸೊ.ಟವು ಹಿಸಿದು ಬಿದ್ದೀರಿ 
(ಇಂಕಾಶ. ೨೩೬-೬೯). ೪. ಬಿರಿಯುವಂತೆ ಮಾಡು; ಎರಡಾಗಿ ಸೀಳಂ : 
ಹಿರಿದಂಗಿಯುದ ಹಿ೩ಮ ನಾರುವದನಂ ಮಾಡಿ ಅರಗಿನಂದದೊಳು ಸರಿಗೆಯ 
ಪತಾಡಿಕೊಂಡು ಕತ್ತರಿಸುವುದು (ಸೂಶರಾ. ೦-೪೦) : ತುಂಬಿದಕ್ಕರಿನೆದೆಯ 
ಹಿಸಿಯುತೆ ಹಿಂಡಿ ಬಾಳನು ಬಸಿವರು (ದ್ರಾ ೮9, ೩೬-0೬); ಹಲಸಿನ ಹಣ್ಣಿನ 


ತೆರನಿರೆ ನಿನ್ನನು ಹಿಸವರು ಬಂಧುಬುಂಧವರು (ಇಂಕಾಶ. ೨೨೯-೩9). 


11 


ಪಿಸ್ಮಿ 


೫. ಅಮುಕು ; ಒತ್ತು; ಹಿಂಡಂ : ಕಕ್ಕಸದಿಂದ ಕಡಿವ ಚಿವುಟುವನು 
ಗುರಿಕ್ಕುವ ಹಿಸಿವ ಹೆಟ್ಟು ವನು ಚಿಕ್ಕವರುಗಳನೆಲ್ಲರನು (ೀಖಿಸಂ. ೦೩-೦೦೪). 
ಹಿಸಿಹಿಸಿ (ದ್ವಿ ್ವರುಕ್ತಿ) : ಆಶೆಯೆಂಬ ಪಂಪಿಯ ಕೂಸು ಹಿಸಿಹಿಇದು 
ತಿನುಶ್ತಿರ್ಪುದು (9550. ೨೩೬-೦೦೬೬). ಹಿಸಿದು ಬೀಳು - ಬಿರಿದು ಬೀಳಂ; 
ಒಡೆದಂ ಬೀಳು : ಮಳೆಯೂ ಮಂಗಿಲೇ ಹಿಸಿದು ಬೀಳುವಂತೆ ಸುರಿಯು 
ತ್ತಿತ್ತು (ಮಲಿಕ. ೩೨೪). ಹಿಸಿದು ಹೋಗು ಎ ಸೀಳಿಹೋಗಂ ; ಬಿರಿ: 
ಅವರನ್ನು ನೋಡುವುದಕ್ಕೆ ಜನವು ಊರೆ: ಹಿಸಿದು ಹೋಗುವಂತೆ 
ಕಿಕ್ಕಿರಿದು ಬಿಟ್ಟಿತು (ನಕಥಾ. ೬೭). 
ಪಿಸಿ (ನಾ). ಒಂದು ಬಗೆಯ ಔಷಧದ್ರವ್ಯ; ಜಟಾಮಾಂಸಿ: “ಏಸಿ. 
ಜಟಾನಕಾಂಸಿ್‌ (Lao. ೯೭) («ಎ ಸಂ. ಪಿಶೀ] 
ಪಿಸ್ಕಿ (ನಂ). ತಲೆ ಕೆಟ್ಟವನಂ; ಹುಚ್ಚೆ: ಹಿ:ಗೇಕೆ ತಲೆ ಕೆಟ್ಟವರಂತೆ 
ವತಾಡಿದರೊ ಏನೋ. ಮಹಾ ಪಿಸಿ ಇರಬೇಕು ಈ ಪೋಲಿ:ಸ ಅಧಿಣರಿ 
(ವೈನಿ. ೪೪೨). [*- ಮರಾ, ಪಿಸಾ= ತಲೆ ಕೆಟ್ಟಿರುವ] 
ಪಿಸಿತ್ಕ. ಪಿಚ್ಚ್ಯ (ನಾ). ಮಾಂಸ ; ಅಡಗಂ ; ಪಿಶಿತ: ಗಗನಗ- ಯಲ್ಲಿ 
ತಿರುಗುವ ಖಗರಾಜಂ ಕಂಡು ಪಿಸಿತಮೆಂದದ ಮನಜದೊಳ್‌ ಬಗೆದೆತ್ತಿ 
ಕೊಂಡು ಪೋಪುದು ಮೃಗಶಾಬೇಕ್ಷಣೆಯ ವಾಮಚರಣದ ಮೆಟ್ಟಂ 
(ಶ್ರಶ್ಕಾಸ್ರು. ೬-೩9) । ಓಸಿತದ ವಂಧುರಮೆಂತಹುದೊ (ಶಕುಪು. ೪-೦೨-೩೦). 
ಪಿಚ್ಚ,: “ ಪಚ್ಚ - (ಪಿಸಿತ) - ಪಿಶಿತ ಮಾಂಸ ” (ಕರಳೋ., ೨೬). 
" ಪಿಚ್ಚವುಣಿಗ ' ಪರಾ. [ಎ ಸಂ. ಪಿಶಿತ] 
ಪಿಸಿತ, (ನಾ). ಕೆಟ್ಟ ನಡತೆ (?) : ಹುಸಿ ಕೊಲೆ ಕಳವು ಪಾರದಾರ ಇಂಶೀ 
ಪಿಸಿತವ ಹಜಾಯೊ ನಿಃಕಳಂಕ ಮಲ್ಲಿಕಾರ್ಜುನಾ (ಮೋಳಿರತಿ. ೬೩-೨೬೩). 
[?] 
ಪಸಿತಾಂಗ (ನಾ). ಮಾಂಸಮಯವಾದ ದೇಹ ; ಭೌತಿಕಶರೀರ : 
ಜ್ಞಾ ನಾಗಿ £ಗ್ನಿ ] ಯೋಳ್ನಹನವಾದ ಪಿಸಿತಾಂಗ ಮಿಗೆ ವಪಾನಿತ ಸುವಂಂತ್ರ 
ವಾಗೆ ಗುರುಕರುಣದಿ (ಒಕೋತು. ೬-೬೩). [ಪಿಸಿತ + ಅಂಗ] 
ಪಿಸಿಪಿಸಿ (ನಾ). ಒಂದು ಅನುಕರಣಶಬ್ದ : ಉಲಿಯೆ ಡೊಂಬನೆ, ಕೆಲರ 
ಪಿಸಿಪಿಸಿ, ಕೆಲರ ಗುಜುಗುಜು, ಕೆಲವರಾ ಗಲಭೆ ಕಳಕಳ ಆಟದಾ ಕಳದಲಿ 
ವಿಶಾಲಕೆ ತುಂಬಿತು (ಕಂಪು. ೩೯-೨೩); ಗುಜು ಜು ಮಾತಾಡಿ ಪಿಸಿಪಿಸಿ 
ನಗುವುತ ಸೆರಗ ತಮನ್ಮಿಸಕ ಎಳಿದಾರ (ಕನ್ನಕಾ. ೩೬೨). 
ಪಿಸಿಪಿಸಿ ಮಾತಾಡು ಎ ತುಂಬ ಮೆಲ್ಲಗೆ ಮಾತಾಡು ; ಪಿಸಂಗಂಟ್ಟೂ: 
(4). ಪಿಸಿಪಿಸಿವಾತು, ಪಿಸಿಪಿಸಿಮಾತು ಇ ತುಂಬ ಮೆಲ್ಲಗೆ ಆಡುವ 
ಮಾತು ; ಪಿಸುಮಾತು : ಅಯ್ಕಾ ನಿನ್ನ ಬಿನ್ನಣದ ಪಿಸಿಪಿಸಿವಾತಂತಿರ್ಕೆ 
೬-೦8೪ 6) ಕಿಶಿಕಿಸಿನಗು, ಪಿಸಿಪಿಸಿಮಾತು ಅವಳ 
ಜೀವನಕ್ಕೆ ಚಿಟುಕುಮಂಳ್ಳಾಗಿದ್ದವು (ರೀಶಹ. 11, ೦೪೦). 
ಪಿಸಿಎ, ಪಿಶವ (ನಾ). (ಉಕ) ಕೈಚೀಲ : ಪಿಸಿವಿಯಲ್ಲಿ ಅಕ್ಕಿ ತಂದೆ (ಕೂರಿ). 
ಪಿಶವಿ: ಪಿಶವಿಯೊಳಗಿನ ಪುಸ್ತ್ಯಗಳನ್ನೂ ಪಾಟಿಯನ್ನೂ ಹೊರತೆಗೆದು 
ಚಾಪೆಯ ಮೇಲೆ ಹರವಿ. . - ನೋಡತೊಡಗಿದ (£39. 18). 
[೯- ವ:ರಾ. ಪಿಸವೀ, ಪಿಶವೀ) 
ಪಿಸು (ನಾ). ಒಂದಂ ಅನುಕರಣ ಶಬ್ದ : « ಪಿಸುಗುಟ್ಟು' ಪರಾ. 
ಹಿಸುಂಕು, ಪಿಸುಕು, ಪಿಸಂಗಂ, ಹಿಚಕಂ, ಹಿಚಿಕು, ಹಿಚಿಗು, ಹಿಚ.ಕು, 
ಹಿಜಿಗು, ಹಿಸಕು, ಹಿಸಿಕಂ, ಹಿಸುಕು, ಹಿಸುಗು (ಕ್ರಿ). ೧. ನೀವು; 
ಕೀಡಂ; ಮರ್ದಿನಂ: ರುಂಬತೀತಿ ಪಿಸುಂಕಿದಪುದೆಂಬುದು 
(ಕಾರಕ್ಕ. ೩೦). ೨. ಅಲಕ್ಷ್ಯ ಮಾಡು ; ಅನಾದರದಿಂದ ಕಾಣು ; 
ಅವಮುನಿಸಂ ; ತಿರಸ್ಕರಿಸು : “ಪಿಸುಕು, ಪಿಸುಂಕು_- 
ಅಎದ್ಣಾಶಿಶಯೇ (ಅಪಮಾನ ಮಾಡು) ” (ಕರುರಾ) ; ಪಿಸು:ಕಿ ಕಳೆದಟ್ಟಿ 
ಚೈತ್ರಯತುರಾಜನಂ ಭೂತಳಂ ಬಸ: ಬಡೆ ನಿದಾಘ ಭೂರವಂಣನೇಳ್ಲೆಯಂ 


(ಕಳವ. 


೫೬೩೪ 


30 


40 


4 


ಪಿಸುಗುಟ್ಟು 


ತುಳ್ಹಿದಂ (ಕಂಠ್ರಳ್ಕು ೬-೦೦೬). "ಪಿಸ್ಕಿ' ಪರಾ. ಪಿಸುಕು: ೨. ಮೇಲಿನ 
" ಪಿಸಂಂಕು ' ಉಲ್ಲೇಖದ ' ಶವಂಧಾ ' ಪ್ರಯೋಗವನ್ನು ನೋಡಿ. 
೩. (ಹಣ್ಣಿ ನಂತೆ) ಕಿವುಚಂ ; ಹಿಂಡಂ : (೪). ೪. ಅದುಮು ; 
ಒತ್ತು: (೪) ೫. ಹರಿದು ಹಾಕು: (6). ಪಿಸುಗು; 
೧. ತಳಿರ್ಹಾಸಿಗೆ ವಾಡಿ ಮಲಗಿಸಿ ಬಳಿಕದಿ ನೀ ಪಾದ ಹಸುಗೆ 
ನಿದ್ರೆಯ ಗೈವೆಂ (ಕಶುಕ- 89). ಹಿಚಕು : ೩. ” ಒಚಕು_ ಹಿಂಡು” 
(ತಾಸಳೋ. 8೬) ; ಹಿಡಿದ ವಿಷಯವನ್ನು ಅವರು ಹೇಗೋ ವಎತ್ತೆತ್ತೊ 
ಹಾರಿಸಬಲ್ಲರು, ಎಲ್ಲೆಲ್ಲೋ ಹಿಚಕಬಲ್ಲರು (ಗಾ೪ಶ. ೪1, ಮೆಶ್ಶಗೆಯ ಮಾಠು). 
ಹಿಚಿಕು : ೩. ಸ್ವಲ್ಪ ಅರಳಿ ಮುಷ್ಟಿಯಲ್ಲಿ ತಕ್ಕೊಂಡು ಕಿವಿಯ ಹತ್ತಿರ 
ವೈದು ಹಿಚಿಕಿ ನೋಡಬೆ:ಕು (ಮುಂನನ್ಶಾ. 90). ೪. ಕರಡಿಗಳು ಅವರ 
ಕುತ್ತಿಗೆ ಹಿಬೆಕೆ (ರೂಂಿಯ. ೪. 4-006). ಹಿಚಿಗು : ೪. ಮುಂದ ಅವರು 
ಕುತಗೀ ಹಿಚೆಗಿ-ಪತಗೀ ಹಿಚಿಗಿ ಮಾಡಬಾರದೂ ಅತ ನಿವ್ಮೂ ಮನಸಿ 
ನಾಗ ಇದ್ರ, ಈಗ ಆ ಹುಡಿಗೀ ಕಡಿಯಿಂದ.. . ಜವಾಬು ತಗೊಂಡು 
ಬಿಡೊ"ಣ (ಗಂಗಾಸಾ. ೦೩). ಹಿಚುಕು: ೪. ಹಿರಿಯರಿರೆ ಕಿಅೀಯಂಗೆ 
ಪಟ್ಟವೆ ಕೊಜಕದಳಂಟು ಹಿಚುಕಿ ಕೊರಳನು . .. ಎಂದು ಭರತನು 
ಹಿರಿದು ಹಲುಬಿದನು (998. ೪-೦೯) : ಆ ವ್ಯಕ್ತಿ, ಆಗ ನನ್ನ ಕುತ್ತಿಗೆ 
ಯನ್ನೂ ಓಚಂಕಬಹುದೆನಿಸಿತತು (ಶಮ, ೦೦೭); ರಾಮಣ್ಣನ ಕೈಯನ್ನು 
ಹಿಚುಕಿ ಕೇಳಿದಳು (ಕನಕ. ೩೨). ಹಿಜಿಗು : ೪. ಕುತ್ತಿಗೆಯನ್ನು ಹಿಜಿಗಿ 
ಪ್ರಾಣ ತೆಗೆಯುತ್ತೇನೆ (0ೌ08'- 90೩). ಹಿಸಕು : ೩. “ ಹಿಸಕು-ಒಚಕು, 
ಹಿಂಡು " (ಕಾಠಕೋ. ೩೭). ಹಿಸಿಕು: ೪. ಹೆದರದೆ ಕೊಟ್ಟಿಹ ಹಣವನು 
ಕೇಳ ಬಂದ ಭಕ್ತನ ಕೊರಳು ಹಿಸಿಕಿ ಯಮುನೆಯ ಹಿಂದೆ ಸವಹಿಧಿಯ 
ತೆಗೆದು (ಕೊಂರೂ. ೦೨0-೦). ೬. ಪರಿಶೀಲಿಸಿ ನೋಡು; ಪರೀಕ್ಷಿಸು : 
ಭೂಮಿಪಾಲೋತ್ತಂಸರೊಳಗೆ ಹಿಂದಂ ಹಿಸಿಕಿ ನೋಳ್ಪರೇ ಬಲ್ಲವರ್ಧೆರಣಿ 
ಇಲ (ಸಮ್ಮ ಳಿ. $-0೬). ಹಿಸುಕ್ಕು : ಹಿ. ಬೆರಳು ತಾಳ ಹಣ್ಣ 
ಒಸುಕಿದಡೆ[ಶಾಕಾಂ. ಹಿಸಿದಡೆ, ಹಿಸಿಕಿದಡೆ]ವೆು2ಲಲುಂಟೆ (ಕುಠಾೌರೇ, ಳೆ 
೦೨-೨೪) ; ಆಸವಪಾಸ್ರ ನಾಣ್ಣಿ ಜಿನನ ಮಂಂದೆ ಸಿಹಿಎಲ್ಲ ಹಿಸುಕಿ ಬೀಸಾಡಿ 
ಸಾರ್ವಂತೆ ರಸದಾಳಿಗಬ್ಬಿನ ರಸದೊಳಾ ನೃಪತಿ ಮಾಯಿಸುವಂದ ಮೆಚ 
ದುದಾ ಜಿನನ (ಳಕಕ. 0೩೨೭೬) : ಕಂದಯ್ಯ, ಹಣ್ಣನ್ನು ಒಡೆದು ತಿರುಳನ್ನು 
ಹಿಸುಕಿ ತೋರಿಸಿದರು (ಜಸುಕೊ. 86). ೪. ಎನಿತೋ ಕೋಗಿಲೆಗಳ 
ನುಣ್ಣೊರಳನು ಹಿಸುಕಲು  ತಳುಹದ ಕಲಿಭಟನಿವನು! (ಳಂಕ್ಮಾ 
೪-4) ; ದೈತ್ಯಬಾಹು ಮುಂಗ್ಧತೆಯನು ಹಿಸುಕಲು ಚಾಚಿತು ಹಲಬಾರಿ 
(ಜೆಂಕು. ೩6-೧೩): ರಾಣಿ ಸಂಗಾಖಿಂಯ ಕೈ ಹಿಡಿದು ಹಿಸುಕಿ, ಕೃಪಾಕಟಾಕ್ಷ 
ವನ್ನು ಬೀರಿದಳು (ಕಕರಾ- 11, «೬6). ಹಿಸುಗು: ೪.. ಯಾರನ್ನು ಕಂಡರೆ 
ಕತ್ತು ಹಿಸುಗಬೇಕೆನಿಸುತ್ತದೆ ನಿಮಗೆ? * ಹಿದಂಕು» 
ಪರಾ. 
(ದೇ. ॥ ತಮಿ. ಪಿಚಕ್ಕು ; ತುಳು. ಪಿಸ್ಕು ; ತೆಲು. ಪಿಸುಕು ; ಗಡಬ, 
ಏಸ್ಕೊಲ್ಲೆ ; ಗೊಂಡಿ. ಪಿಸ್ಕೂನಾ; ಕುರುಖ್‌. ಬಚನು ] 
ಪಿಸುಕ (ನಾ). ಒಂದು ಬಗೆಯ ಕೀಟ: ತುಂಬಿ ಪತಂಗ... ಪಿಸುಂಳೆ 
ಎಳಂಬಿ . . , ಕೊಟ್ಟಾರಿಗಂ ಯೊಡೆವುಲುಯೆಂದಿತ್ಮೇವವವಾದಿಗಳೆೊಳು 
ಸ್ಪರ್ಶರಸಗಂಧರೂಪಶಬ್ದ ೦ಗಳೆಂಬೀಯಯ್ಲೂ ಮನವ (ಶಸಾರ. ೪೯). 
[ ಆ ಪ್ರಾ. ಪಿಸುಅ. / ಸಂ. ಪಿಶ:ಕ ] 
ಹಿಸುಕು ' ಪಿಸುಂಕು' ನೋ. 
ಪಿಸುಗು ' ಪಿಸಂಂಕು ' ನೋ. 
ಹಿಸುಗುಟ್ಟು (ಕ್ರಿ). (ಕಿವಿಯಲ್ಲಿ) ಮೆಲ್ಲಗೆ ಹೇಳು : ಪಿಸಂದನಿಯಲ್ಲಿ 
ಗುಟ್ಟಾಗಿ ಹೇಳು; ಪಿಸುಮಾತನ್ನಾಡು: “ಮಿನುಕು-ಅಂತೆಗಶಸ್ವನೇ 
(ಪಿಸುಗುಟ್ಟು). ಕಂಂತ್‌ ಚ (ಪ್ರಕಾಶಿಸು)'' (ಕಶುಥಾ); ಆ ಎಲೆಗಳು 


(ಜುಶ್ಕುಹು. ೩೬). 


ಪಿಸುಗುಡು 


ಗಾಳಿಯ ಕಿವಿಯಲ್ಲಿ ಹೀಗೆ ಪಿಸುಗುಟ್ಟಿದುವಂತೆ (ಕಾರಾ: ೩5); ಪಿಸು 
ಗುಟ್ಟಿದರೂ ಕೇಳುವಷ್ಟು ಹತ್ತಿರ ಇದ್ದರು (ಕ್ಕಾಬಸ್ಮೇ. 39); 
ಅರ್ಚಕನ ಅನಾಚಾರ ಕುರಿತು. ಹೊಸೂರಿನ ಜನರು ಪಿಸುಗುಟ್ಟುತ್ತಿದ್ದರು 


(ಕೂಸೂಹ. ೨೩). 'ಗಣಗುಟಂ್ಬ' ಪರಾ. [ಪಿಸು --ಕುಟ್ಟ್ಟು) 
ಪಸುಗುಡು (ಕ್ರಿ). ಇ ಪಿಸಂಗಂಟಣ್ಬ : 'ಅದು ಸರಿಯಲ್ಲ? ವೆಂದು ಅವನ 
ಸಮಸ್ತಚೀತನವೂ ಪಿಸುಗಂಡುತ್ತಿತ್ತು (ಫ್ರಿನಕು. ೩೬೪) ; ಇನ್ನೊಬ್ಬರ 


ಕಿವಿಯಲ್ಲಿ ಗುಟ್ಟಾಗಿ ಪಿಸುಗುಡುವಾಗ ... ಹಠಾತ್ತುಗಿ ಆಸ್ಫೋಟವಾಗುವ 
ಸೀನಿನಿಂದ ಏನಂ ಅವಾಂತರವಾದೀತು (ಕೇಕಕ್ಕೆ. ೦೨). “ಗೊಣಗುಡು' 
ಪರಾ. (ಪಿಸು 4 ಕುಡ್ಕು (ಆ ,ಕೊಡ್ಗು)] 

ಪಿಸುಣ್‌, ಪಿಸಂಣ್ಯ್ಕ, ಪಿಸಂಣಂ, ಹಿಸುಣ್ಮ, ಹಿಸಂಣಂ (ನಂ). ಚಾಡಿ ; 
ಚಾಡಿಯ ವರಾತು; ಕುತ್ಸಿತ : “ಪಿಸುಣೆಂದು ಕುತ್ತಿತಂ”(ಕಕತಾ. ೩೨-೬೪೬): 
ಆಳ್ವೆಸಕಗಿಯೆ ನುಡಿದನೆಂಬೀ ಪಿಸುಣನಣಂ ಕೇಳ್ದಿನಿಲ್ಲ ಬೀಡಿನೊಳವನಾ 
(ಕಂಕಳು. ೩-೪೨); ಪುಸಿಗೆ ಪಿಸುಣ್ಣೆ ಪೋರಟೆಗೆ ಮಾಯೆಗೆ ಹಿಂಸೆಗೆ. . . 
ಬಸಗಡಿದೀಟ್ವ್ಯ ಕಾಟಕ್ಕೆ ಸನದಟ್ಟುಳಿಗಂ ಪುಗದಂತಿರೆಲ್ಲರೆಂ ಪೊಸಯಿಸಿ ಕಾರ್ತ 


ವೀರ್ಯನೆಸಕಂಬಡೆದಂ ದೊಡದೇಎಭೂವರಂ (ಕಳವಿ. ೩-೦೩); ಸವತಿ 
ಯೊಂದು ಪಿಸುಣ್ಣೆ ಎಜಕಿಯಂ ಮನಾಜುವೋದನೆಂಬೊಂದುಬೈಗದಿಂ 
ಕೊರಗಿದಳೆನೆ ಪದ್ಮಿನಿ ನಂಡೆ ಬಾಡೆ (ಕಾಮಾಕ್ಯ. ೨೨-೪)- ಪಿಸುಣ್ಮ : 


ಪಿಸುಣಂ ಪರಾಭವಂ ಕಲಹಮುಂ ಕಪಟಿಮಳಿಜಸಮತಿಕ್ರೂರಮನ್ಮಾಯ 
ಮಿವು ವರ್ಚೆ : ತದ್ವಸುಮತೀವನಿತೆ ತಾಳದೆ ಕಂಪಿಸುತ್ತಿರ್ಪಳು (ಸಂಫಿ- 
-90). ಹಿಸುಣು : ಪಿಸುಣಿಂಗೆ ಮುಳಿವಂ ವಾದ್ಮವಿದ್ಮಾಧರಂ . 
ಸಿಂಗನ ಗರುಡ ನಾ[ವಾ]ದ ಸಮಸ್ತಪ್ರಶಸ್ತಿಸಹಿತಂ (ಇ. ೩1x. 
೦೬೪-೦೨; 1040), ವಿಕಾಳಿಸಿತೆ ಕೌರವನ ಬುದ್ಧಿ ವಿಟುಳಸಂಗತಿಯಾಯ್ತಲಾ 
ಪಿಸುಣಾರ ಕೆರಳಿಚದು (ಕುಪ್ಮಾಸ. 03-೪೭); ಕಲಹಿಸದಿರಾರೊಡನೆ ಪಿಸುಣನುಳಿ 
ಪರಧನಕ್ಕಳುಪದಿರು ತಪವಸಗು (ಕೈಳನ. ೩-೨-೩). ಹಿಸುಣ : ಕಂಗಳು 
ಹಿಸುಣವ -ಹೇಳಿಹವೆಂದು ನೋಡಲಮ್ಮೆನವ್ಹಾ (ಸರ್ವರೆ. ೩೦-೩೮೦) ; 
ಹಿಸುಣವನು ಹೇಳುವ ಕೇಳುವರಿಗಿನ್ನಾವುದೈ ಪ್ರಾಯಶ್ಚಿತ್ತವಿಧಿಯೆಂದ 
(ಸಂಥಶ. ೦೩-೬೦). ಹಿಸುಣು: ಹಿಸುಣು ಧರ್ಮದ್ರೋಹ ರುಜೆ ಕೈಮಸಕ 
ವಳಿಎನ್ಮಾಯವೆಂಬಿವರೆಸಕ ಹೊದ್ದ ದಯೋಧಿಪನ ಧರಣಿ:ತಳಾಗ್ರದಲಿ 
(ಕೊರೆ. 0-೩-೨೬). [« ಸಂ. ಪಿಶುನ] 
ಪಿಸುಣ, 'ಪಿಸುಣ್‌' ನೋ. 
ಪಿಸುಣ್ಮ, ಹಿ7ಂಣ್ಯ (ನಾ). ೧. ಚಾಡಿ ಹೇಳುವವನು; ಚಾಡಿಕೋರ: 
“ಪಿಸುಣನೆನಂಲ" ಪೈಶೂನ್ಯಂ” (ಕತುಃ. ೨೦6) ; ಪಿಸುಣರ ಪೊಸೆವೊ 
ಕುಠಿ(ಟಿ)ಲಂ ವೊೋೋ ಜವ ಈಯುದೆ ಈಜ್‌ ಇಆ್‌)ಯ[ದೆ] ನನ್ನಿ ನುಡಿಯದೆ 
ನಣ್ಣಿನ್ನಿ)ದೇವಂಗಟಾಸ್ಲಿಮಂಯ್ತೂಮ್ಹುಡೆದೊಂಗರ ಅಲೆದೆೊಂ ಮೂದಲಿ 
ಪೊಂ (ಎಇ. ೩೩1೪: ೧೯೩-೦೨; ಸು. 886); ದೈವ ಗುರು ದ್ವಿಜರ ಚರಣಸೇವೆ 
ಯಲಾರ್ತತೆಯ ಪಿಸುಣರೆ ರುಡಿಗಳಲಿ ಮೂರ್ಫತೆಯ ನೀ ವಿರಚಿಪೆಯೊ 
ಬೇಸಟುವೆಯೋ ಯ(ಕುತ್ಮಾಸ. ೦-೩೬); ಪುದಿಓರ್ಪುದು ತೇಟ್ಸ್‌ ವಿಷಂ 
ತುದಿವಾಲದೊಳ್ಳಿದೆ ಫಣಿಗಿ ತುದಿದಾಡೆಗಳೊಳ್‌'  ತುದಿನಾಲಗೆಯೊಳ್ಳಿ 
ಸಂಣಂಗಿದು ಸರಿಯವು ಸೋಕೆ ಕೊಲ್ಪೂವಿದಮ  ಸೋಂಕದೊಡಂ 
(ಕಳವ. ೦-೩೩); ಬಿನುಣನ ಹತ್ತಿರ ಉಸುರಭಾರದು (ಗಾರ). ೨. ನೀಚ; 
ದುಷ್ಟ : “ದುರ್ಜನಃ. ಪಿಶುನಃ, ಕ್ಷುದ್ರಃ. ನೀಚಃ, ಕರ್ಣೇಜಪಃ. 
ಖಳಃ ಈ ೬ ಪಿಮೊಣಂ” (ಹರಾಡು. ೩೭-೦೯೧) ಪಿಸುಣನೆ ಪಾತಕ 
ಪರಸತಿಯರಿಗೆ ಮೋಹಿಸುವ ನಧಮ ದುರ್ನುಡಿಯ ಉಸುರುವನೇ ಕ್ರೂರ 
ಾರಿತ್ರಭ್ರಷ್ಟನೆ ಎಸುಧೆಗೆ ಪಾಪಿಯೆನಿಸುವ (ಕೀವಂಸಾಂ. ೬-೩೮); ಬಂಜೆ 
ಪ್ರಸವದ ನೋವಣಾವಳೆ ಪಿಸುಣಂ ಸಿರಿಗಳಿಂ ಜಸದೊಳಿಪ್ಪವನ ಸೈರಿಪನೆ 
(ಕುಳ್ಮಾಂಗ. 9-0೬); ಪಿಸುಣಬ ದ್ರವ್ಯ ಲೋಭಿ ಬಯಸಿದ ಹಾಗೆ (ಗಾರ): 


೫೬೩೫ 


ಪಿಸುಣಾಡುಹ 


೩. ಶಕುನವನ್ನ್ನಿ ಸೂಚಿಸುವುದೆನ್ನಲಾದ `ಒಂದು ಬಗೆಯ ಹಕ್ಕಿ ; 
ಹಂಗನ ಹೆಕ್ಕಿ : ಗೊರವ ಗಿಳಿ ಜಾಗರಿಗ ಹರಡೆ ಹಸುಬಂ ಪಿ(ಕಾಣ 
ಹಿ]ಸಂಣ ಹೆಬ್ಬಕ್ಕಿ ಗಿಡುಗ . - - ಹಕ್ಕಿಗಳ ಮಳೆ ಕಆ್‌ದುದಡವಿಯೊಳೆಗೆ 
(ಸೋರುತ. ೩-೪). ಹಿಸುಣ್ಣಿ ; ೧. “ಹಿಸುಣ-ಪಿಶುನ- ಪಿಸುಣ” (ಕರ್ಕಳೋ- 

$ ೪೪); ಸಸಿನವೇ ನಿನ್ನಆತಖಳರಿಗೆ ಹಿಸುಣರಿಗೆ ವಂಚಕರಿಗಜ್ಞ ರಿಗುಸುರಿಯೆಲೆ 
ನಿನ್ನಂತರಂಗವನೆಂದನಾ ಮುನಿಪ (ಕುಕ್ಕಾತ. ಓಂಇ.: ೦-೩4೪); ಹಿಸುಣರ 

ಚಾಳಿಗರ ಚದುರೋಕ್ತಿ: ನಮಗೇಕೆಂದಳವರೊಡನೆ (ತೊರರಾ. ೨-0-೨೬). 

ಪಿ. ಚೋರನನು ಕಂಟಕನ ಹಿಸುಣನ ಜಾರನನು. ಪಂಡನನು ಸಮಯ 

ಏಕಾರಭೇದಿಯನಿಂತಜಿುವರನು ಕಂಡು ಮನ್ನಿಸದೆ ದೂರದಲಿ. ವರ್ಜಿಸು 

ವುದು (ಕುನ್ಮಾಣ. ಇ. ೭). ೩. ಮೇಲಿನ ಸೋಮಚ. ೩-೯'ರ 

ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ ಪಿಸುಣ್‌ + - ಅ) 
ಪಸುಣತನ (ನಾ). ಚಾಡಿಕೋರತನ ; ಪಿಶುನತ್ವ ; ನಿಜಬಂಧುಗಳು 
ಅಳಿಯೆ, ಪಿಸುಣತನ ಅಡಗಿತೇ ? (ಕುತ. 80); ಸಂಗೀತದಲ್ಲಿ ಓಡದಿದ್ದ 

ಅವರ ಬುದ್ಧಿ ಪಿಸುಣತನದಲ್ಲಿ ಚುರುಕಾಯಿತು (ಕೂಠಸ. 039). 

[( ಪಸುಣ್ಣ ( ಎಪಿಸುಣ") + -. ಶನ] 
ಪಸುಣತೆ, ಹಿಸಂಣತೆ (ನಾ). (ಒಬ್ಬರ ಬಗ್ಗೆ) ಆಡಿಕೊಳ್ಳುವುದು,- 
ದೂರುವುದಂ : ಚಾಡಿ ಹೇಳುವುದು : ಇಳೆಯೊಳು: 
ಸಂಚಲಚಿತ್ತವಂಧತ್ವ ಮುಳಿಸು ಹೊಲೆ ಮೃಷೆ ರೌದ್ರವವು ದುರ್ಬಲವೆ 
ಜೀವನ್ಮ ತವು ಪಿಸುಣತೆ ಕೊಲೆಯದೆಲೆ ಸುಕುಮಾರ ಕೇಳೆರಿದಚುಹಿದನು 
ಮುಂನಿಪ (೫ನಂಕ- 8-೩೦), ರಾಮಂಗೆ ಪಟ್ಟಗಟ್ಟುವ ಪ್ರೇಮದೆ 
ದಶರಥಸೃಪಾಲನನುಮಾಡಿಸಂತಿರಲಾ ಮಂಥರೆ ಪಿಸುಣತೆಯಿಂ ಕಾಮಿನಿ 
ಕೈಕಯಿಗೆ ಪೇಳಲಾಕ್ಷಣದೊಳಗೆ (ಕಾರ. 6-0೪). ಹಿಸುಣತೆ : ಹಿಸು 
ಣತೆಯ ಹಿಂಗಿಸಿ ಮನಸ್ಸಿನ ಮಸಕವನು ಮಾಣಿಸಿ ವಿಕಾರದ ವಿಷಯ 
ಎಧಿಗಳನುಆ್‌ ಏಸರ್ಜಿಸಿ . . . ಸಸಿನೆ ಸತ್ಮದಿ ನಡೆವಗಲ್ಲದೆ ಹುಸಿಯ 
ನುಡಿವಗೆ ಭಕ್ತಿಯಹುದೇ (ಶ್ರಕುಂೀ. ೧೬-೪೦). ` 
[ಪಿಸುಣ್ಮ (ಎ ಪಿಸುಣ್‌) +*—ತೈ./ ಸಂ. ಪಿಶುನತಾ] 
ಹಿಸುಣತ್ವ (ನಾ). ಪಿಸುಣತನ : ಎಷಮವಿಶ್ಯಾಮಿತ್ರವಖನಿ 
ಪಂುನಿದು ತಪ್ಪ ಸಾಧಿಸಿದಪ್ಪೆನಜುದಿರೆಂದಜುಪಬೇಕಣುಪಿದಡೆ ಪಿಸುಣತ್ವ 
ವಟುಪದಿರ್ದಡೆ ನೃಪನ ಕೇಡ ನಾನೋತುಪೇಕ್ಷಿಸಿದಾತನು . ., ಇದ 

ಪೇಳದಂತೆ ಪೇಳ್ವಪೆನೆಂದು ನೆನೆವನಾ ಮುುನಿನಾಥನು (ಶತಳಾ 8-೬೨). 

[೮ ಸಂ. ಪಿಶುನತ್ವ] 
ಹಿಸುಣಾಡು, ಹಿಸುಣಾಡು (ಕ್ರಿ). ಚಾಡಿ ಹೇಳು ; ದೂರು ಹೇಳಂ ; 
ದೂರಂ : ಮೂಡಿದ ಮೊಡವಿ ಮುಗುಳ್ಳೊಗವಿ: ಡಿಜ್‌ವು:ಸ್ಥಿಂಜರೀಸ್ತನಂ 
ತೋಳ್ಕೊದಲೊಳ" ತೀಡುವ ನಜುಗಂಪೇಂ ಪಿಸುಣಾಡಿದುದೋ ಸಶಿಗೆ 
ಪುಷ್ಪ ಸಮಯೋದಯಮಂ (ಚಿತ್ತಕ್ರ. ೩-೦೦೫); ಅದಆಕೊಳ್ಳಿದ್ಮಾಧರ 
ಮಿಥುನಂ ಕೂಡಿದುವನರಸನೊಲ್ಲಿಸುಣಾಡು:. ಮೋಲ್‌ ಆ ನವ 

೩, ಂಧಕೆ ಪೆದೆದೆಅಗುವ ಪೊಸಪಜಮೆಗಳ ಪಸುಳೆಯಿಂಚರವೆಬ್ಬದುವು 

(6ರ. 9-9); ನಿನ್ನ ಹಿಂಗಡೆಯೊಳು ಪಿಸುಣ:ಡುವರನು ಓಡಿದೀಯ 

ತಡೆದೀಯ ನೀನು (ಇಂಶಾಶ. ೬೬-೬೨). ಹಿಸುಣಾಡು : ದುಡಿದು 

ಹಣ್ಣಾದ ದೇಹ ಮನದ ಬೇಸರದ ಭಾವನೆಯ:ನ್ನು ಹಿಸುಣಾಡುವಂತಿವೆ 

(ಪೋನಿ. ೯೬ ಪ್ರಸ್ತಾವನೆ): [ಪಿಸುಣ್‌ 4 ಆಡ್ಮು] 

ಪಿಸುಣಾಡುಹ (ನಾ). ಚಾಡಿ ಹೇಳುವುದು; ಬೇರೆಯವರ ಬಗ್ಗೆ 
ದೂರುವುದಂ ;: ದೂರು ಹೇಳುವುದು: “ಪಿಶುನಭಾವಃ- ಪಿಸು 

ಣಾಡುಹಂ. ಕೊಂಡೆಯ” (ರಾ: ೨೬-೦೪). 

[ಪಿಸ*ಕಾಡು + ಹ್ಮ (ಎಲ - ಪ್ಮ)] 


35 


ಪಿಸುಣಿ 


ಹಿಸುಣಿ (ನಾ). ೧. ಕೆಟ್ಟ ವ್ಯಕ್ತಿ ; ನೀಚ ; ದುಷ್ಟ: ಬೇಡಿದರೆ 
ಬೇಡುವದು ವತಾಡುವ ಧರ್ಮಿಯನು ಮೂಢಮೂರ್ಷರನು ಪಿಸುಣಿಗಳ 
ಪೀಡಿಸಿ ಬೇಡಬೇಡೆಂದ (ಸರ. ೬೦೩). (ಗು). ಶಿ. ಕೆಟ್ಟದಾದ ; 
ನೀಚವಾದ ; ದುಷ್ಟ : ಹಸಿದವರನು ಕೂಡಿ ಪುರುಷ ಮನೆಗೆ ಬಂದು 
ಅಸಿಯಳ ಕೇಳಲಾಕ್ಷಣದಿ ಗುಸುಗುಟ್ಟಿ ಕೊನರುವ ಪಿಸುಣಿಮನದ ಹೆಣ್ಣ 
ಕಸವೆಂದು ಸೀಯೆ ನಾನವಳ (ಳಕೋತ.0-೩೩). (ಪಿಸುಣ್‌ 4 ಇಣ್ಮ) 

ಪಿಸುಣಿಗ, ಹಿಸಂಣಿಗ (ನಾ). ಚಾಡಿಮಾತನ್ನು ಹೇಳುವವನು ; ಚಾಡಿ 
ಕೋರ : ಶ್ವಾನಬಾಲವು ಡೊಂಕು ಹೀನಮನವದು ಡೊಂಕು ಕಾದನದಿ 
ಹರಿವ ಹೊಳೆ ಡೊಂಕು ಪಿಸುಣಿಗನು ಶಾನೆ ಡೊಂಕೆಂದ (ಸರ್ವಜ್ಞ, ೦೪೬೨); 
ಯಾಮಿಸಾನನಂ ಭ ಫಿಸುಣಿಗರ ಒಂದು ಪರಿವಾರವೆ ದರ್ಬಾರಿನ ಸುತ್ತಲೂ 
ಅದರ ಬಿಗುಹನ್ನು ಶಿಥಿಲಮಾಡಲು . ಸುಳಿದಾಡುತ್ತಿದೆ (ಕೂರ. ೩೩), 
ಹಿಸುಣಿಗ : ವಿತ್ರಂಗೆರಡು ಬಗೆದವನೆ ಹಿಸುಣಿಗನ ಕೃಪಣನ ವೃಥಾ 
ಕೋಪಿಸುವವನ ಡುರ್ಗತಿಗಳಾಗಲಿ ಶಶಿನೂೂಖಿಯೆ ನಾ ಮರಳಿ ನಿನಗಳು 
ಪಿದರೆ (ಕ್ರಥುಂ:. ೦೦-೦೩). [ ಪಿಸುಣ್‌ + - ಇಗ] 


ಪಸುಣಿಸು (ಕ್ರಿ). ಚಾಡಿ ಹೇಳು; ದೂರು ಹೇಳಂ; ದೂರಂ: 
ಇಂದಿವನ ಮೇಲೆ ಪಿಸುಣಿಸಿದವರ್‌ ಬಲ್‌ಬನ್ನಮಂ ದಿಟಂ ತಾಳ್ವರಲ್ಲದೆಯಾ 
ವೂಹಿಪನಿನಿಸು ಕುಂದನಾಂಪನೆಯೇಂಬನರ್‌ . . . ಕೆಲಂಬರಲ್ಲಿ (ಶೆದ್ಮಕಾ. 
೬-೩೨). [ಪಸುಣ್‌ 4  . ಇಸ್ಕು) 

ಪಿಸುಣು “ಪಿ:೨ಣ್‌' ನೋ. 

ಪಸುಣೆ (ನಾ). ಚಾಡಿ ಹೇಳುವವಳು ; ಚಾಡಿಕೋರಿ: ಪಿಸುಣೆ 
ದುರಾತ್ಮೆ ದುಶ್ಚರಿತೆ ದುರ್ಭಗೆ ದುರ್ಮಶಿ ದುಷ್ಟೆ.. . ದುರಾತ್ಮೆಯಪ್ಪ 
ವಧು ಸಜ್ಜನಮೇ (ಕು-ತಿ- 6-೭೬). ([ಪಿಸುಣಾ + - ಎೃ) 


ಹಿಸುಣ್ಣೆಡೆ (ಕ್ರಿ). (ಬೇರೆಯವರ ಮೇಲೆ) ಅಪವಾದವನ್ನು 
ಹೊರಿಸು ; ನಿಂದಿ::»; ದೂರಂ: ಅನುನಯಾಭಿವಾದನಸಮನ್ಮಿತಂ 
ಮಧುಕೈಟಭಂ ಕಳಿಪೆ ನಾರದ ನಾರದಂ ನುಡಿದರೆಂಬಂತೆ ಪಿಸುಣ್ಣೆ ಡೆದು 
ಸನ್ಮಾರ್ಗಾನುವರ್ಶಿಯಾಗಿ (ಅನಂಫ. ೦೩-೨೨ ವ); ಬಿಜ್ಮಳಂ ಸೆಭಾಸದ 


೫೬೩೬ 


20 


ರೊಡನೆ ಕಂಡು ಕೌಶುಕಂಗೊಂಡು ಪಿಸುಣ್ಣೆಡೆ[ಕಾಳಾ9. ಣ್ಗ್ಗೈ]ದ ಖಳರಂ|_ 


ತರ್ಜನಂಗೈದು ದುತ್ತುರದೊಳಿನ್ನಾ ವನಾದೊಡಮಿಂತು ಬಸವನಂ ಕೂರ್ತು 
ಪಿಸುಣ್ಣೆಡೆಯೆ: ಜಿಹ್ವಾಚ್ಛೇದನುಗೈಪೆನೆಂದು ಪೂಣ್ಣು ನುಡಿದು (ಕೃಷ 
6-0೬ ವ). | ಪಿಸುಣ್‌ ೬ ಕೆಡ್ಕೆ 
ಪಿಸುಣ್ಟೇಟು್‌ (ಕ್ರಿ). ಚಾಡಿಯನ್ನ್ನ ಹೇಳು,-ನುಡಿ ; ದೂರು: 
ಧರ್ಮಿಗಂ ಕೆ೧ಲೆಯೋ ಮುಶ್ರಿಗಮಿಚ್ಚಕಾಅತನಮೇ ತಗೃಂ ಪಸುಣ್ಟೇ 
ಟ್ವಿನೇ  ಚಲಮಂ ಗಂಡುಮನಪ್ಪ ಕೆಯ್ದೆ ನಗಮಾ ಕಳೌಂತೇಯರೊಳ್‌ 
ಸಂಧಿಯೇ (ಗರಾಯುಿ. ೩-೪೬): ಈತನನುದಾಸೀನಂ ಮಾಡಿ ₹ಳಿಪದೆನ 
ಪ್ಪೊಡೇನಾನುಮಂ ಪುಸಿದು ಪಿಸುಣ್ಬೇಟ್ಹ ಪ: (ಶಂತಕ. ೩೦-೦೯) ; ಕೆಳದಿಯ 
ನಡಂಗಿ ಕಡಲ್‌ ವಂಖಂಟುಂಕೆ ಮತ್ತೊರ್ವಳೇಂ ಪಿಶುಣ್ಟೇಟ್ದುವೊ 
ಕೋಮಾುಳೆಯಿರ್ದೆಡೆಯ ತಿತ್ಚ್ಪರಿವುಳಕ್ಕೆ ಮೇಗೆಳಸಿ ಸುಟ*ವ ಮಧುಕರ 
ನಿಕರಂ (ತಂಠ್ರಪು. ೬-090). [ ಪಿಸುರ್ಣ 4 ವೇಟ್‌] 
ಹಸುದನಿ (ನೂ). ತಗ್ಗಿದ ಧ್ವನಿ, _ಸ್ವರ : ಪಿಸುದನಿಯಲ್ಲಿ ಆಡಿದ 
ಮಾತುಗಳನ್ನೂ ಇವರು ಕೇಳಬಬ್ಬ್ಲ 3) (6ಕ್ರಕು. 6೪); ಅದಾಗ ತಂದೆಯ 
“ವರು ಪಿಸುದನಿಯಲ್ಲಿ ಅಮ್ಮನ ಹತ್ತಿರ ಮಾತನಾಡಹತ್ತಿದರು (6ರೋ6ೀ. ೬). 
(ಪಿಸು + ದನ್ನಿ] 
ಪಿಸುನುಡಿ, (ಕ್ರಿ). (ಕಿವಿಯಲ್ಲಿ) ಮೆಲ್ಲಗೆ ಹೇಳು ; ತಗ್ಗಿದ ಧ್ವನಿಯಲ್ಲಿ 
ಮಾತನಾಡಂ : ತಾಯಳಲುತಿರೆ ಮುಂದೆ ತಂಗಾಳಿಯೆನೆ ಬಂದು 
ಕೂಯುವಳ್‌ ಪಿಸುನುಡಿದು ಕಾಲೂರ ಚೆಲುವೆ (ಕಾಲರ. ೨೮೬-೪೨೨). 
[ ಪಿಸು + ನುಡ್ಮಿ) 


46 


ಹಿಸ್ತೂಲು 


ಪಿಸುನುಡ್ಕಿ (ನಾ). ಕಿವಿಮಾತಂ; ಗುಟಂಂ ಿ : ನಡೆದಿವೆ. ಹೆಣ್‌ಗಂಡಿನ 
ಕಾಲುಗಳು . . . ಪಿಸುನುಡಿಗಳ ವನಾರ್ದನಿಗಳ ಕಿರುಗೋಣೆಗಳಿಂದ ಕಣದ 
ಗಡಿಗುಡುಗಳಿ:ದ (ರ ೬ರ. 9-00); ಹೊರಗಡೆಗೊಯ್ಯೊಡೆ ಮೃತ 
ಮೃತ್ತಿಕೆಯ ಗೋಡೆ ಒಳಗುಸುರಿದ ಪಿಸುನುಡಿಯ ಇಲ್ಲಿ ನೀ ಪ್ರಾರ್ಥಿಸಿ 
ಮೆಲ್ಲನೆ ಬೇಳ್ಪೊಡೆ ಕೇಳಿಸಿಕೊಳನೆ ಆ ಒಡೆಯ (ಇಂತಾಶ. ೧೩೦-೪೪), 

(ಪಿಸು--ನುಡ್ಮಿ) 

ಪಿಸುಮಾತು (ಪಿಸುವಾತು' ಮೋ. 

ಹಿಸುರು, 'ಹಿಸರ್ಕು' ನೋ. 

ಪಿಸುರ್ಮು 'ಪಿಸರ್ಮು' ನೋ. 

ಹಿಸುವಾತು. ಪಿಸುಮಾತು (ನಾ). ಕಿವಿಮಾತು; ಪಿಸುನುಡಿ : 
ವಖಾಜಾವದುದಯದಲಿ ಕವ್ಮೂಲರ ಪಿಸುವಾತು ಭೃಂಗಜೀವನವನೆಳ್ಹರಿಸು 
ವಂತೆ. . - ಬು ಎನ್ನ ಬಯಲುಗುಡಿಗೆ ! (ಕಾ. 6:-0). ಪಿಸುಮಾತು ; 
ಪಿಸುಮಾತೊಲು ದೆಸೆದೆಸೆಯೊಳು ಹಬ್ಬಿದೆ ಎಲೆಯ ದನಿ (ನೂಂರಳ. ೪೨-೦೯) 
ಕಂಪಿತಸ್ವರದಿಂದ ಮೆಲ್ಲನೆ ಪಿಸುಮಾತಿನಲ್ಲಿ “ಶಿವು” ಎಂದೆ (ಕಾಮನೆ. 008) 
ಅವನು ಆಗಾಗ್ಗೆ ಪಿಸುವತಾಶಿನಲ್ಲಿ ಏನಾದರೂ ಹೇಳುಕ್ತಿದ್ದನ 
(ಕರೆಕಾ. ೦೦೬): ಕಂಡಿದವನು ಬಲ್ಲನೆ ಪಿಸುಮಾತ ? (ಊರೆ): 

(ಪಿಸು ವತಾತ್ಸೂ] 

ಹಸುಲು್‌ (ಕ್ರಿ).೧. ಸಿಗಿ; ಸೀಳಿ-ಹಾಕು: ಕಿತ್ತು ತೆಗೆ: ನೆಲಕ್ಕೆ ಬುಳನಲ್ಲಾಡೆ 
ನೆಗಬ್ಬಿಕೊಂಡು ತೊಡೆಗಾ ನರಸಂಹನವುಂಕಿ ಕಂಭದಿಂ ಮೂಡಿದ ಕಾಳರಕ್ಕಸ 
ನನಿಕ್ಕುವಮೋಲ್‌ ನಖದಿಂ ಕರುಳ್ಗೆ ಳಂ ತೋಡಿ ಪಿಸುಚ್ಚಿ ಸೀಳ್ದು ಬಿಸುಟಂ 
ಕಲಿಕಂಸನನಬ್ಬಲೋಚನಂ (೨ರ೯ಕೇ. 6-00೭). ೨: ಹಿಸಿದು ಹೋಗಂ; 
ಹಿಂಜಿ ಹೋಗು; ಹರಿದು ಹೋಗು : ಪೆರ್ಬುಲಿ ಪಾಯೆ ಕಂಠಗತ 
ಜೀವಿತರಾದವರೆಕ್ಕಲಂ ಕನಲ್ಹೂರ್ಬಿ ಪಿಸುಟ್ಡಿ ದೊಂಡೆಗರುಳಂ ತಳಿದಿರ್ಪವರ್‌ 
. ಬರ್ಪವರೊಪ್ಪಿದರ್‌ (ದಕಳು : 8-9೦). ೩. ಸೀಳಿ ಹೋಗು ; 
ಬಿರಿದು ಹೋಗು; ಒಡೆ : ಚುರ್ಚು ಮಾರ್ನುಡಿಯದೆ ಗಾಣದೊಳ್‌ 
ಪಟ ಪಿಸುಬತ್ದಿರೆ [ಪೋ]ಟ್‌ಸು ಪಿಂಡಿವಾಳದೊಳ್‌ (ತುಳುನೂ. ೬-೩೨); 
ಪರ್ಬಿದ ದುಸ್ತ ಮುಸ್ತಮೋನ್ಮದಕರಿಯೂಥ-೨ ಪೆಳಅ್‌ ಪೋಟಕ ಪಿಸುಟ್ಡಿ 
ತದುತ್ವಮಾಂಗದಿಂ ಕೆದಅಶಿದ ವಸಿಕ್ತಿಕಾವಳಿವೊಲಾದುವು ಮೂಡಣ 
ತಾರಕಂಳಿಗಳ* (ಕಾಮ್ಮವ. €03); ನೃಪಂ... ಆ ನೆತ್ತದ ಮಣೆಯಿಂದಿಆಟಃ 

ದೊಡೆ ನೆತ್ತಿ ಪಿಸುಬ್ದತ್ತು ಸತ್ತುವಂತಾಯೆರಡು೦ (ಯಕೋಕ. ೩-೪೩). 

ಪಿಸ್ತಾ, ಪಿಸ್ತೆ (ನಾ). ಒಂದು ಬಗೆಯ ಮರ ವಂತ್ತು ಬಾದಾಮಿ 
ಯಂತಹ ಅದರ ಬೀಜ; £ ಕೆಲವು ಸಿಹಿಶಿಂಡಿಗಳನ್ನು ತಯಾರಿಸು 
ವಾಗ ಈ ಬೀಜವನ್ನು ಬಳಸುತ್ತಾರೆ : ಇಷ್ಟರಲ್ಲೇ ಅವನು ಪ್ರತಿ 
ದಿನವೂ ಬ:ದು ಪಿಸ್ತು,. ಬಾದಾಮ ಲಂಚ ಕೊಟ್ಟು ಕೊಟ್ಟು ಮಿನಿಯ 
ಪುಟ್ಟಹೃದಯ-ನ್ನು ಅದೆಷ್ಟೋ ಆಕ್ರಮಿಸಿಕೊಂಡು ಬಿಟ್ಟಿದ್ದಾನೆ (ಇಕ್ಕಳ. 
೩೪); ೨೦ ಸೂರ್ತಿ ೪೨ ಬೇತುಳಮಣದ ಜೀನಸಗಳು . .. ೮ ಪಿಸ್ತಾ 
(ಪಂತಂರವ್ಮಾ. ೦೨೩). ಪಿಸ್ತೆ : ಈ ಹಡಗಗಳಲ್ಲಿ ಅರಬಸ್ತನದಿ:ದ ಉತ್ತತ್ತಿ 
ಖಜೂರ, ಡಂಳಿ:ಬ್ಮ ಬದಾಮಂ, ರಾಳ, ಮಿಠಾಯಿ, ಎಂನೊಕ, ಪಿಸ್ತ್‌ 
`ವಂಂತಾದ ಸರಕುಗಳು ಬರುತ್ತವೆ (ಕರಿಗೆ. ೩೦೩) ಗೋಡಂಬಿ, 
ಮನೂಕ. ವಖಂಬೈಯ ಪಿಸ್ತೆ, ಹಾಗು ಹತ್ತೆಂಟು ಹಣ್ಣುಗಳ ಶೀಕರಣಿ 
ಯನ್ನು ತಿನ್ನುವಾಗ ವಸಂತರಾಯನ ಆದರ ವಿನಯಗಳು ಉಕ್ಕೇರಿದವು 
(ಗೆಂಮಾಯ. ೨೦೩). | -ಪಾರ. ಹಿಂ. ಮರಾ. ಪಿಸ್ತಾ] 

ಪಿಸ್ತೂಲು (ನಾ): ಸಣ್ಣ ತುಪಾಕಿ, -ಬಂದೂಕು ಜನರಲ್‌ 
ಮೆಂಡೂಸ್‌ಸಹೇಬ್‌ಬಹಾದ್ದೂರವರು ಒಡಂಬಡದೆ ತವನ್ಮಿ 
ಕೈಯಿಂದ ಪಿಸ್ತೂಲಿನ ಗುಂಡಿನಿಂದ ತಮ್ಮ ಮೈಗೆ ತಾವೇ ಹೊಡೆದು 
ಜಕವಿ: ಮಾಡಿಕೊಂಡು (ರಾಕೇಂದ್ರ.. ೩) ಪಿಸ್ತೂಲನ್ನು ದೊರಕಿಸ 


ಪಸೆ 


ಎಡಿ 


ಬೇಕಂದರೆ ಸುಕುಸಾಕಾಗಿ ಹೋಯಿತ2(8ಮುಣ. 80). [$c Pistol] 
ಹಿಸ್ತಿ 'ದಸ್ತಾ' ನೋ. 
ಹಿತ (ಗು). ೧. ಮುಚ್ಚಿದ; ವಂರೆ ಮಾಡಿದ: ಆನೇಕಸೇವಕ 
ಕ್ಷತ್ರಿಯಾತವತ್ರಮಂಡಲಪಹಿತದಿನಕರೆನುಮುಚ್ಛಲಿತ ಬಹಲಧೂಲೀಪಟಲ 
ಪಿಹಿತರಪುನೃಪತಿನಗರನುಂ , . ೬ ಆಗಿ ನಡೆಯ್ಯೇ60ಫು- 0೨-೬೦ ರ್ರ); ನಿರ್ದಯ 
ಪೋಗು ಬೇಗಮೆಂಬಂತೆಯುಮೆನ್ನನಶ್ರುವಿಹಿತಂಕುಲದೃಷ್ಟಿಗಳಿಂದೆ ನೋಡಿ 
ದಳ್‌ (ಕಾರಂಉ. 4೬6) ; ಕಾಂತಾಕೀರ್ಣಪಿಷ್ಟಾತಕಪಿಹಿತಲತಾಂಶೆಂಗಳೊಳ್‌ 
ಪಾಯ್ಲ್ದು ಮೆಯ್‌ ಶಂಕಿಸೆ (ಊೀಕಾನ- 0೪-೨೦). (ನಾ). ೨. ವಂಂಚ್ಚುವಿಕೆ; 
ವಂರೆಮಾಡಂವಿಕೆ : “ಅಪವಾರಿತಂ. ಸಂದೃತಂ ಸಂದಿಶಂ ಪಿಹಿತಮೆನಲು 
ವಂಚ್ಚಲ್ಮೆ ನಾಮಂ” (ಕುಂಗಳಾ. ೦೩೧-೦೯). ೩. ಮಂಚ್ವಿರಂವಂತಹುದಂ; 
ಮಂಚ್ವಿದುದಂ : “ಅಪವಾರಿತಂ, ಪಿಹಿತಂ. ಸಂವಿತಂ, ಸಂವೈತಂ, 
ಸ್ಮಗಿತಂ. ಈ ೫ ವಂಚ್ಚಿದುದು” (ಹರಯ. ೦೨೨-೩೮)- [ಸಂ.] 
ಒಳಕಾರಿ (ನಾ). ಒಂದು ಬಗೆಯ ಹೂವಿನ ಗಿಡ; ಕಣಗಿಲೆ : “ಪಿಳಕಾರಿ- 
ಗಣಜಿಲು”” (ಓತಂ. ೪6). [?7 
ಪಿಳಕಿಸು, ಪಿಳಿಕಿಸು, ಪಿಳುಕಿಸು (ಕ್ರಿ). 
ಸಮನೆ) ಬಡಿ: ಮಿಟುಕಿಸು: ಪೆಜಶ್ತಾಯರೂ ಕಣ್ಣು ಏಳಕಿಸಿ 
ಕೊಂಡು... ಕುಳಿತಿದ್ದರು (ಗಂಗಾವ. ೨೩) : ಎಚ್ಚರ, ಕಣ್ಣು ಪಿಳಕಿಸ 
ಬಾರದು; ಉಗುಳು ನುಂಗಬಾರದು; ಇಲ್ಲವಾದರೆ ಸತ್ತಿಯೆ:ದು 391 
(ಕುಂಹಂ. ೨೬). ಪಿಳಿಕಿಸು: ಗೊ:ವರ್ಧನನಿಗೆ ತಾನಾವುದೋ ಗೂಡನ್ನು 
ಸೇರಿದ ಅರಿವಾಗಿ ಕಣ್ಣು ಪಿಳಿಕಿಸಲು (ಮುಗಿತು- ೧೦೬). ಖಿಳೆಂಕಿಸು : 
ಚಾರು ತುಂಬ ಸಿಡಿಮಿಡಿಗೊಂಡು ಮಂಚದ ಮೇಲೆ ಕುಳಿತು ಕಣ್ಣು ಪಳಪಳ 
ಪಿಳುಕಿಸಿ. - . ದುರುದುರು ನೋಡಹತ್ತಿದಳು (ಇಕ್ಕಳ: ೨೮೮); ಪಿಧುಕಿಸದ 
ಸಿರಿಗಣ್ಣು ಸುತ್ತು ಚಿನ್ನದ ರೇಖೆ ಬೆಳ್ಳಿ ಮಿರುಗಿನ ಮಯ ಕಾಂತಿ ನಿನಗೆ 
(ತನಲ್ಲ- ೦-೯) 'ಪಿಳಿಪಿಳಿ' ಪರಾ. [ ಪಿಳಕ್ಕು + --ಇಸ್ಕು] 
ಪಳಗು "ಪಿಳ್ಗು” ನೋ. 
ಪಳಚಲು (ನಂ). ಕಣ್ಣು (ಪಿಸರಿನಿಂದ ಕೂಡಿ) ಗುಳಿ ಬಿದ್ದಿರುವುದು : 
ಕಾಂತಿಹೀನವಾದಃದಂ : ಅವನ ಕಣ್ಣು ಯಾವಾಗಲೂ ಪಿಳಚಲು (ಕೂತಿ): 
`ವಿಳಚಲುಕಣ್ಣು' ಪರಾ. [ ವಿಳಚು-- - ಅಲ -ಅಲ್‌್‌) 7 
ಒಳಚಲುಕಣ್ಣು (ನಾ). (ಪಿಸರಿನಿಂದ ಕೂಡಿ) ಗಂಳಿ ಬಿದ್ದ ಕಣ್ಣು : 
ಕಾಂತಿಹೀನವಾದ ಕಣ್ಣು : ಹಣೆಯಲ್ಲಿ ಎದ್ದು ಕಾಣುವ ಗಂಧಾಕ್ಷತೆ 
ಒಳಚಲುಕಣ್ಣಿಗೆ ಕನ್ನಡಕ ಇವುಗಳಿಂದ ಅಲಂಕೃೈತರಂದ ಸೀತಾ 
ರಾಮಯ್ಯ (ಸೋತುಗಿ- 9): 'ಏಿಸರುಗಣ್ಣು' ಪರಾ. 
( ಓಳಚಲು * ಕಣ್ಣು (ಎಕಣ್‌). / ತಮಿ. ಏಳಿಚ್ಚೈ ಕ್ಶಣ” ] 
೩ಳಚು (ನಂ). ಕಣ್ಣು (ಪಿಸರಿನಿಂದ ಕೂಟ) ಆಕರ್ಷಣೆಯ ಶಕ್ತಿಯನ್ನು 
ಕಳೆದುಕೊಂಡಿರುವುದು; -ಕಾಂತಿಹೀನವಾದುದು : ಕಣ್ಣೇನೊ: ಪಿಳಚು 


(ರೆಪ್ಪೆ ಕೈಯನ್ನು. ಒಂದೇ 


ದಿಟ, ಹಣ ಪಿಳಚೆ? (ತಕ್ಕರ- 8). (ದೇ. ತವಿ:, ಪಿಳಿಟ್ಟೈ) 
ಪಳಪಳನೆ 'ಪಿಳ್ಬಿಳನೆ' ನೋ. 
ಏಳಿ, 'ಪಿಟ್‌' ನೋ. 
ಪಳ್ಳಿ. ಹಿಳ್ಕಿ (ಕ್ರಿ). ಒಡೆ : ಸೀಳು ; ಬಿರಿ: ಒಡೆಯಲಜಾಂಡಂ 
ಕುಲಗಿರಿ ಕೆಡೆಯಲ* ಹಿಳಿಯಲೈ ಧಾತ್ರಿ ದಿವಿಜರ್ನಡುಗಲೈ , . . 


ಸಿಂಹ ನಾದಂಗೆಯ್ದಂ (ಗರಾಹಯು. ೬-೦೬). 

ಜರಿಯಲೂ . . . ಹರಿ ಬೊಮ್ಮುರು 

ಗಜಬಜವು (ನೀತ. ೨ ೩೪) : ಪರ್ವತ ಹಿಳೆಯೆ ಹೆಚ್ಚಿದ ಪಟಹ ಪಣಹ 

ಮೃದಂಗ ಡಿಂಡಿವಾದ ಉಲಿಯ .. . ಗೊಂದಳದ ಕಳಗರ್ಚಾಯ್ತೂ 

ಕಾರವಸೈನ್ಕಶರಧಿಯಲಿ (ಕುಠ್ಮರ್ರೋ- «-೨೬). 'ಪಿಳ್ಗು' ಪರಾ. 
(ದೇ. ತಮಿ. ಪಿಳಿ". ಏಳ; ಮಲ. ಏಳ]. 


ಹಿಳ್ಳಿ : ಇಳೆ ಹಿಳಿಯಲು ಜವ 
ಕಂಬನಿದುಂಬಿದರೆನೆಯಪಜಯ 


೫೬೩೭ 


20 


56 


66 


ಪಿಳು ತ 


ಹಿಳಿಕಿಸು "ಪಿಳಕಿಸಂ' ನೋ. 

ಪಳಿಕು 'ಪಿಳ್ಕು' ನೋ. 

ಏಳಿಗು 'ಓಳ್ಳು? ನೋ. 

ಪಿಳಿಪಿಳಿ (ನಾ). ಒಂದು ಅನುಕರಣ ಶಬ್ದ : 
ನೊ:ಡುತ್ತಿದ್ದ (ರೀಶರ- 6೭). 

ಪಿಳಿಪಿಳಿ ಕಣ್ಣು ಬಿಡು ಇ (ಆಶ್ಚರ್ಯ ಅಥವಾ ಅಸಹಾಯಕತೆ 

ಗಳಿಂದ) ಕಣ್ಣನ್ನು ಹಿಳಕಿಸು ; ಒಂದೇ ಸಮನೆ ನೋಡು : 
ಬಿಂದಣ್ಣ ಪಿಳಿಪಿಳಿ ಕಣ್ಣು ಬಿಟ್ಟರು (ವೈನಿ. 980) : ನಾನೊಬ್ಬನೇ ಪಿಳಿಪಿಳಿ 
ಕಣ್ಣು ಬಿಡಬೇಕಾಗಿದೆ! '(೫ಳೆತು. ೬೬)- 'ಹಿಳ್ಳಿಳನೆ' ಪರಾ. 

ಪಿಳಿಲ್‌ 'ಪಿಲೌಿಲ್‌' ನೋ. 

ಪಿಳಿಲ್ಲು 'ಪಿಣಿಲ್ಮ್‌' ನೋ. 

ಪಿಳಿಲ್ಯು (ನಂ). ಕತರ (?); ಇಂದುವದನೆಯರು ದೂರದೊಳಲ್ಲವುನ 
ಮಂಾಸೌಂದರ್ಯವೆತ್ತ ಶ್ರೀಪಾದಪದ್ಮಗಳಾನಂದದಿಂ ಕಂಡು ವಿಮುಳೆಗೆ 
ಮಾಯೆುಗಂ ಪೇಳಿ ಜೀವದೊಳು ಪಿಳಿಲನಾಂತು (ಶ್ರಕುಪು. 8-094): 7? 

ಟಳುಕಿಸು 'ಪಿಳಕಿಸು' ಮೋ. 

ಪಿಳುಕ್ಕು 'ಪಿಳ್ಳು' ಮೋ. 

ಪಿಳುಕ್ಕು (ನಾ). ಮರಿ; ಶಾಬ ; ಪೋತ : ಬೇಡಂ ಪಿಳುಕೊತ್ತಿನ 
ತಾಯೋಡಲ* ಬಿಟ್ಟಲ್ಲಿ ಏಡಿದನಂತಾ ಪಿಳುಕಂ ಬೇಡಿತಿಗೆ ಸಲಹಲಿತ್ತೊಡೆ 
ಗೂಡಿನೊಳದು ಬಳಿದು ತಳೆದುದಂಗಚ್ಛವಿಯಂ (ಯಕೋಶ, ೩-೩೬) "ಪಿಳು 
ಗಾಡಿಸಂ, `ಪಿಳ್ಳೆ' ಪರಾ. [ಎಪ್ರಾ. ಪೀಲುಅ./ಸಂ. ಪೀಲುಕ) 

ಎಳುಕ್ಕು (ನಾ). (ಸಳ್ಯದ) ಅಡಿಭೂಗ : ಬುಡದ ಭಾಗ ; ಕೂಳೆ (?) : 
ವಂತ್ತಮರಾಂಸಮದಾಟಿಯೆ ಪಡಹದ ಪಕಿಳುಕುಟಿಕಿಯೆ.  ಕೊಳಂಬೆಯ 
ಕೂಕಂಬದ ಕೋಡಂಬೆಯು ಮುಂಡಿಗೆಯ ತಾಣಂಗಳೊಳ್‌ ಮೇದು 
ಮೆಯ್ವೆರ್ಟಿ ಸೊವಡಿ:ಗೆ ಸೋಲು ಕೂಡದೆ ಕ5ಲ್ಲು ಮೇದು ತಣಿದು 
ಕೊಟ (ಣ,ಕಿಟ್ಟಡುವ ಮೃಗಂಗಳೊಳ (ಆನಂಪು. ೦೦-೩೯ 5): [?) 

ಹಿಳುಗಾಡಿಸು, ಹಿಳುಗಾಡಿಸು (ಕ್ರಿ). ಮರಿಯನ್ನು ಆಡಿಸಂ.- 
ವಂಂದ್ಣಾಡಂ : ಅಳಿಗಳ ರತ್ನಕದಂಬದ ಬೆಳಗಿ: ಬಹುವರ್ಣಜಲಮನಾಂತ 
ಕಟಾಹಂಗಳ ನಡುವೆ ಪೆತ್ತ ದುಜಯಂ ಒಳುಗಾಡಿಸು[ಕಾಕಾಂ. ಬಳುಕಾಡಿಸೆ] 
ವಂತೆ ಸಂಸಿ ಪಡೆನುದಂ ಪವಮಂ (ಅನಂತು. ೬-೨೩ , ಸೂಕ್ತಿಸು. ೦೨-೩8 ನೋ); 
ಪಾಡಿ ನಲಿವಾಜಟ್‌ಸಿ ತೋಜಸಿ ಸೋಂಕಿ ನೂಂಕಿ ಕೌಮುದಿಯೊಳದೇಂ 
ಚಕೋರಿ ಪಾಕಾಂ. ಹಿ]ಳುಗಾದಿಸಿದತ್ತೊ ನಿಜಿಗ್ರಶಾಬವುಂ (6ಶಂಪು. 
೭-60 ; ಸೂಕ್ತಿಸು. 6೨೯೪೬ ನೋ)- ಹಿಳುಗಾಡಿಸು : ಮೇಲಿನ "ಅನಂಪು. 
೭-೮೧'ರ ಪ್ರಯೋ ಗದ ಪಾಠುಂತರವನ್ನ ನೋಡಿ. 

[ ಆಪಿಳುಕ್ಕು--ಆಡಿಸು] 

ಪಿಳ್ಳು, ಹಿಳಿಕು, ಪಿಳುಕು,, ಹಿಳಕು, ಹಿಳಿಕು, ಹಿಳುಕ್ಕು, ಹಿಳನ್ಶಿ (ನಾ). 
೧. ಗರಿಗಳಿಂದ ಕೂಡಿದ ಬಾಣದ ಭಾಗ : ಸಂಖ: “ಪಿಳ್ಳೆಂದು 
ಸಾಯಕಪುಂಖಂ” (ಕಠ, 8೨-006) : ವಿಕ್ರವರಾಸಾದಿs ವಿಶ್ವಲೋರ 
ವಿಜಯ .ಕುಲಿಶಾಸ್ತ್ರದ ಪಿಳ್ಕು ನಾರಿಯೊಳ್‌' ಕೋದು ಕದಂಪನೆಯ್ದೆ 
ಧನುನಂ ತೆಗೆದರ್ವಿಸಿದ: ಜನಾರ್ವನಂ (ಶೆಂಂಿವ. ೧೪-೦೭8) ; ಶರದವಂಂ 
ತೂಣೀರದಿಂದುರ್ಚಿ ತೊಟ್ಟನೆ ಪಿನೈಂ ತಿರುವಾಯ್ಲೆದಂ: ತೆಗೆದಾ 
ಕರ್ಣಾಂತವುಂ ತಾಗೆ ಕೋಲಿನ ಪಂತಂ ನೆಜ' ಕೋಲ್ಲಳಟ್ಟುವಿನಮೆಚ್ಚಂ 
(ಮಹಾಶೇ. ೦೨-೦೦೪) : ಹಿಳ್ಳು ಪೆಅಗಾಗಿ ಬರ್ಪ ಶರಮಂ ತನ್ನೊಂದಂಬಿನಿಂ 
ಮಂಟಶದು (ಉರೂಕ್ಕ, ೮೪೩-೦೬). ೨. ಬಿಲ್ಲಿನ ತಂದಿ : ಕೊಪ್ಪ ;ಗೊಲೆ ; 
“ಕೊಷ್ಟು ಎಳ್ಳೆನೆ ಕೋಟಿಯ)” (ಕಶ್ಮಿಮಂ. ೪೪). ೩. ಬಾಣ; ಅಂಬು: 
ಸರಳು : ಕಾದಲರಂ ಪಳಂಚಲಿದ ಪ:ಚಶರಕ್ಕದಳಅಂಕು೨ಂ (ಣಂ) 
ಬಾದುದು . . . ಪಾದೊಡಂಬೆ ಪಿಳ್ಕಾದುದು (ಪುತ್ತ. 6-60). ಪಿಳಿಕು : 


ಅವನು ಪಿಳಿಪಿಳಿ ನನ್ನನೇ 
ಆ 


ಪಿಳ್ಳೈ 
`೧. “ಬಾಣದ ಪಿೀಳಿಕದು ಪ್ರಂಖು” (ನಸ್ತುಳೋ. 68-09). ಹಿಳುಕುಃ: 
೧. ಒಮೆಗೃ ಇರವಿನಿಂ ನೆಅ್‌ ನಿಂದು ಕೂರ್ಗಣೆ ಪಿಳುಕನಾಯತದಿ 
ತಿರಂವಿನೆಡೆಯೊಳು ತೊತಚಿ (ಸಾಳಕ್ಮಳಾ. ೩-೨೬) ; ಮರದ ಕೊಂಬು, 
ಸರಲ ಪಿಳುಕು (ಕರ್ಮಾರು. ೩೦೬ ವ್ಯಾಶ್ಶಾ) ; ಸೆಳೆಯ ಸವಿ ಬೇಟ, ಪೊಸ್ನ 


ಪಿಳುಕಿನ ಬಲ್ಲಣೆಯ ಸವಿ ಬೇಕಲ್‌ (ಕಾಮಾತ್ಮ. ೦೫೩-೨೬). ಹಿಳಕು : 
೩. ಎಲೆ ಧನಂಜಯ ನಿಲ್ಲು ನಿಲ್ಲೆನುತ ಕೋಪದಿಂ ಹಿಳಕ ಸುರಿದನು 


ಫಡಫಡೆಂದೆನುತ ರಾಧೇಯ (ಕುರಂಗ. ೬-೩3). ಹಿಳಿಕು : ೧. “ತೆತ್ತಿಸುವ 
ಹಿಳಿ[ಊಾಂ- ಳು]ಕರು ಕರ್ತರಿ ಪುಂಖಮಕ್ಕು” (ಮುಂಗರಾ. 6೭-೩೪) ; 
ಕಾಮನ ಅಂಬಿನ ಕಣೆಯಲ್ಲಿ ಮೂವರು ಬಾಲೆಯರು ಹುಟ್ಟಿದ ವಿವರ 
ಹಿಳಿಕಿನಲ್ಲಿ ತಾಯಿ ಹುಟ್ಟಿದಳು (ಮಾ. ಕ. ೦೪೦-೫೩೬) ; ಎಸಳಂಬುಗಳ 
ಒಳಿಕು ಹಿಡಿದಾಗಳ" ನಸದಾಳಿಯ ಬಿಲ್‌" ಬಾಗುವವೋಲ್‌ ನವರಸಿಕನ 
ರೂಪ ₹ರಂ ಬಗೆದಾಗಳ” ಪುಟ್ಟಿದ ಲಜ್ಜೆಯೊಳು ಪೆ ಜೌವನೆ 
ಸಿರಿಮೊಗ ಬಾಗಲು (ಹುಳಾ. 8-86). ವಿ. ನಾರಿಯ ಹೂಳುವ ಹಿಳಿಕು 
ಹೋಳಾಯಿತ್ತ) (9569. 1, ೬೨-೦೦). ೪. ಒಂದು ಬಗೆಯಂ 
ಬಾಣ.-ನರಳಂ: ಹಿಳಿ[ರಾಕಾಂ. ಳು]ಕು ಕವಲಂಬು ಚಬೋಳಿವಎದಿರೆಲೆ 
ಮಿಟ್ಟೆಯಾ ಮೊಳೆ ತೊಡಕು ನಾರಾಚ . . . ಬಿಸುಗದಿರು ಸವಿವಾಯನೆಂಬ 
ನಾನಾ ಸರಳನು ಸೆಳೆದು (ತೋಶುತ. 8-3೬). ಹಿಳುಕ್ಕು : ೧. ಅಂಬೊಂದು 
ಹಿಳುಕು ಮೂಜು ಅಲಗಾಜು ಮೊನೆಯೈದು (ಶುರುವ. ಕ. 9೨_080) ; 


ಸ 


ಎಲವೊ ಪಿಡಿಹಿಡಿ ಧನುವ ತಿರುವಿಗೆ ಹಿಳುಕ ತೊಡುತೊಡು 
ಕಾದಲಾಪರೆ (೪ಶಿಉ. ೩-೦೬) ; ಸರಳ ಹಿಳುಕಿನೆ ಹೊಂಗಜ್‌ಯ 
ತುದಿವೆರಳಲೊಯ್ಯಾರಿಸುತ ಬಾಣವ ತಿರುಪಿ ಕಿದ್ದುತ ಕೂರಲಗು 


ಧಾರೆಯ  ನಿರೀಕ್ಷಿಸುತ ಇರಲು ಸಂರಿದಳಿವಳು (ಕೊರಂ೨. ೩-9-08). 
೨. ಹಿಳುಕ ಕೆನ್ನೆಗೆ ಸೆ:ದಿ ಬೊಬ್ಬೆಯಬ್ಬರದಿಂದ ತಳುವದೆ ಪಾನ-ಂಲ್ಲು 
ಕರು ನಿಲುನಿಲು ಹೋಗದಿರೆನುತೆಚ್ಚು ತಮ್ಮ ಕೈಯಳವ ತೋಟಾೌದರು 
ಬಾದುರಗೆ' (ಕುರಾಸಾಂ. ೦೮-೦೪೨) ; ಹಿಳುಕ ಬಿಟ್ಟಂಬು ಹಿಂದಕೆ ತಿರುಗು 
ವದೇಕೆ ಕಳಿತ ಹಣ್ಣುಗಳು ಕಾಯಹವೆ: ಎಳೆಯ ವತಾನವರಂಗುವ 

ವೃದ್ಧಾಪ್ಯರಂ (ಅಮಂ. 2-06) ; ಹಿಳುಕ ಕೆನ್ನೆಗೆ ಸೇದಿ ತಾಗಿದನ:ಳಿದು 
ಸಹಭವನ (ಉಂ. ೦೭-೪೬), ೩. ಹಿಳುಬವಿಡಿದರಿಯ 
ವೋಲಧಿಕ ಚಾಪಮ: ಬಿಡದೊತ್ತಿ ದೃಸ್ಟಿಯಂ ಕೀಲಿಸುತ ಮುಷ್ಟಿ 


ಶರಸಂಧಾನದಿಂದ ಬೆೊಬ್ಬಿಟ್‌ದೆಚ್ಚನಾ ಮನ್ಮಥಂ (ನಕ್ಕಿಫು. ೨-೪-೨೪) ; |: 


ಹಿಳುಕ ಹಿ:)ಕಿಂದರಿದು ದೈತ್ಯನ ನಿಲುಕಿ ಷಣ್ಮುಖದೇವನೆಂದನ: (ಕಳ: 
೨೬೨೪೩) ; ಪಾರ್ಥ ಭಾನುಜನ ಹಿಳುಕಿನೋಳ್ಕಡುನೊಂದು ಮೈಮರೆತು 
ಮೂರ್ಛೆಯೋಳ್ಕಲಗಿದನು (ತುರಂಗ- ೩€-0)- ಹಿಳ್ಳು: ೧. ಇದಿರೊಡೆದ 
ಬೆಳೆದ ಕಟವೆಯ ಕದಿರ್ಗಂಪಿಂಗೆಅಗಿ ಪಟಮೆ:ಗಳ್ಮಣಯಸುಗು೨ ಮದನಂ 
ಮಡದಿ (ಲಿ, ಆದಿಬಂಪಿದ ಹೊದೆಯಂಬಿನ ಸರಲ ಗಜ್‌ಯ ಹಿಳ್ಳಿನ 
ತೆಅನ (ಅನಂಘು. ೦-೪೦). 

ಹಿಳ:ಕುಹಿಳ: ಕು (ದ್ವಿರುಕ್ತಿ) : ಹಿಳುಕುಹಿಳುಕುಗಳಡಸಿ ದೆಸೆ ಕತ್ತಲಿಸಿ 
ಕೈಕೊಂಡವು ಪತತ್ರಾವಳಿಯ ಪ ನನೆ ಹೊಯ್ಲಿನಲಿ ಬಾಯ್ಯಾರೆ ಕಿಡಿ 
ಯೆ:ಳೆ ಬಳಿಸರಳ ಬಿಲ್ಲಾಳ ದಡ್ಡಿಯ ಬಲುಹು ತಜುಬಿತು ಪಡಿವೂಖದ 
ಮಂಡಳೀರೆಸುಗೆಯನಮವು ಸ .೨ತ9ಸಿತ್ತೂ ರಣಕೇಳಿ (ಕುನ್ಶಾರೀ. 6-೪3): 
ಹಿಳುಕುಹಿಳುಕುಗಳೊರಸೊರಸು ಮುಂಕೊಳಿಸೆ ಹಿಂದಣಿನಂಬನಂಬುಚ್ಚಳಿಸ 
ಲೆಚ್ಚನು ಭೀಮು ರದಿ ನ:ದನನ ನಂದನನ (ಕುವ್ಮಾಕ. ೨೦-೮). ಹಿಳುಕಿ 
ನೋಲೆ ಇ ಬಾಣಕ್ಕೆ ಸಿಕಿಹಿ ಕಳಂಹಿಸಂವ ಪತ್ರ ; ಬಾಣಕ್ಕೆ 
ಸಿಕ್ಕಿಸಿ ಕಳ.-ಹಿಸಂವ ಕಾಗದ: ಹಿಳುಕಿನೋಲೆಯ ತನ್ನಿರೆಂದಾ 
ಅಳಂತಳುಕುತೊಬ್ಬನದಜಕೊತ್ತಿಗೆಯ್ತಂದನೆಳಸಿ ' ಕೊಟ್ಟನ: ಕರಣಿಕಗೆ 
(ರತ. ೨೪-೪೦). 


೫೬೩೮ 


ಪಿಳ್ಳುಗೊಯ? (ಕ್ರಿ). ಬಾಣದ 


ಪಿಳು 
[aS 


ಗರಿಯನ್ನು ಕತ್ತರಿಸಂ ; ಬಿಲ್ಲನೊರೆವ 
ಕೂಡೆ ಕರಮೆಸೆದುದೂ' ದುರ್ಗ 
[ ಪಳ್ಳು + ಕೊಯ ] 


ಸಂದಣಾ 


ಸರಳ ತಿದ್ದುವ ಪಿಳ್ಳುಗೊಯ್ತು 
ದೊಳಗೆ (ಕುರಾಸಾಂ. ೩೭-೫೭). 


ಎಳ್ಳೆ, ಪಿಕೈೈ, ಹಿಕ್ಕೆ; (ನಂ). (ಕುರಿ, ಆಡು, ಜಿಂಕೆ, ಇಲಿ ಮೊದಲಾದ) 


ಪ್ರಾಣಿಗಳ ವಂಲ; ಪಿಚಿಕೆ: ಕುಲ್‌ಯ ಪಿಳ್ಳೆ [ಕಾಉಾಂ. ಕೈ, ಕೈ? 
ಯನಿ:ತು ಭಾವಿಸಿ ಲಿಂಗಮಂ ಮಿಗೆ ಮಾಡಿದಂ (ಕೃತ. ೩-೦೪)- ಪಕ್ಕ: 
ಹಡಪವಳನ ಹಡಪದೊಳಿರ್ದಡಕೆಗಳಂ ಮಾಡಿಯಾಡ ಪಿಕ್ಕೆಗಳಂ (ಫುಶ್ಮಾಸ್ರ. 
6-೩೬). ಹಿಕ್ಕೆ: ಹಿಕ್ಕೆಯ ಹೆಡಿಗೆಯ ಬಿಟ್ಟು ದಲ ಹೊತ್ತು ಚಕ್ಕನೆ 
ಮುಂದಕೆ ನಡೆತರಲು (ಅವಶಂ. ೩೦೦-೦೩೦೭) ; ಕಿಟಕೋಟನೆನಿಪ್ಪ ಗೊಲ್ಲರ 
ಮೇಟಿ ಆಡಿನ ಹಿಕ್ಕೆಯಂ ಶಶಿಜೂಟನೀಶ್ವರನೆಂದು ಪಾಲಂ ತಾನದಣಿ ಮೇಲೆ 

. ಎಅಕಿದು. (ಬಸಫ್ಯಿ. ೪-0೨) ; ನೀರಿನಲ್ಲಿ ತೌಡು ಹೊಟ್ಟು ಕೋಳಿ 
ಹಿಕ್ಕೆಗಳನ್ನು ಕದರಿ ಆ ನೀರನ್ನು ದ್ರಾಕ್ಷಿಗಿಡದ ಬೇರಿಗೆ ಹಾಕಿದರೆ ವೃದ್ಲಿಯಂ 
ಹೊಂದು:ನದು (ಸೌಗಂಧಿ. ೪೬೪-೦೭); ಏನು ಅಂದದ್ದಕ್ಕೆ ಹುಲಿ ಹಾಕಿದ 
ಹಿಕ್ಕೆ ಎಂದರು (ಶ್ರಕ್ಕಿ. ೯೪). 


[ದೇ.॥ ತಮಿ, ಪಿಲುಕ್ಕೈ; ಮಲ, ಪಿಉುಕ; ತೆಲು. ವಿಡಕ, ಪಿಡುಕ] 


ಹಿಳ್ಲಿಸು, ಹಿಗ್ಗಿಸಂ (ಕಿ)- ೧. ದೊಡ್ಡದನ್ನ್ನಗಿ ಮಾಡು ; ವಿಶಾಲ 


ವಾಗಿಸಂ : ದೆಸೆಯೆಂಟಂ ಪಿಳ್ಗಿಸುತ್ತಗ್ಗಳಮೆನೆ ಪರೆದಿರ್ಪಳ್ಳೆಗೊಂಬೇಟಕ್ಕಿ 
ಯಿಂದಾಗಸ5ುಂ ಪೊತ್ತಿರ್ಪ ಮೇಲ್ಲೋಂಬು (ಕಳು. ೨-೪೬). ಹಿಗ್ಗಿಸು ೆ 
೧. ಹಲವು ಪದಗಳು ಬಳಕೆಯಾಗುತ್ತಿದ್ದ ಅರ್ಥವನ್ನು ಕ್ರಮೇಣ ಹಿಗ್ಗಿಸಿ 
ಕೊಂಡು ವಿಶಾಲಾರ್ಥ ವನ್ನು ಪಡೆಯಬಹುದು (ರಸ. ೪೨). ೨. (ಆಲಂ) 
ಹಿಗ್ಗು ವಂತೆ ಮಾಡು ; ಸಂತೋಷಪಡಿಸಂ : ಪುತ್ರಲಾಭದ ಫಲವಿಶೇಷಿತ 
ಶಕುನ ಹಿಗ್ಗಿಸಿತವನಿಪನ ಮನವ (ಕೊರರಾ, ೦-೩-೩)- ೩. (ಎರಡಂ ಹಲಗೆ 
ಗಳ ನಡುವೆ ಉಳಿಯಂನ್ನಿಟ್ಟು ಬೇರ್ಪಡಿಸಂವಂತೆ) ಬೇರ್ಪಡಿಸು; 
ಪ್ರತ್ಯೇಕಿಸು : ($)- ೪. (ಕಟ್ಟಿಗೆಯ ಹೊರೆಯ ಕಟ್ಟನ್ಲ ಸಡಿಲ 
ಗೊಳಿಸಂವಂತೆ) ಸಡಿಲಗೊಳಿಸಂ : (೪). [ ಪಿಳ್ಗು + __ಇಸ್ಯು) 


ಪಿಳ್ಳು, ಪಿಗಲ್ಲ, ಪಿರ್ಗು, ಪಿಳಗ್ತು ಪಿಳಿಗಂ, ಹಿಗ್ಗು, ಹಿಳಗು, 


40 


ಹಿಳ್ಳು, (ಕ್ರಿ). ೧. ಬಿರಿ; ಸೀಳು: ಹಿಸಿ ; ಒಡೆ: ಫಳರಸಂಗಳನೆ 
ತೆಗೆವಲ್ಲಿ ಹಿಬ್‌ಯೆನೆ ಅಟ ಪಿಳ್ಗಿ ಬಿರಿವೆಡೆಯೊಳ ₹೦೪೦ (ಸಂತರ. ೨೪). 
೨. ದೊಡ್ಡದಾಗು ; ಅಗಲವಾಗು : ಎರಡಳ್ಳಿ ಏಳ್ಗಿ ತೇಗುಬ್ಬರಿಸಲ” 
ು9ರ್ವಮಳಜಲದಯುನೀಂಟಿದೆಂ (ರಕಳು. ೪-೩೪); ನಿರಂತರಂ ಸುರಿವ 
ನುಣ್ಣೆನೆಮಲ್ಲಳ ಧಾರೆಗೊಡ್ಡಿ ಚಂಚುರೆ ನಿಜಚಂಚುವಿಂ ಸವದು ಸಂಶಸ 
ದಿಂದೆರಡಳ್ಳಿ ಏಳ್ಗಿ[ಶಾ೫ಂ. ಗ್ಲಿ]ಮಂದರಗತಿಯಿಂ ವಂರಳ್ಲು ಸುಟ3 
ದಾಡುಗುಮಲ್ಲಿ ಮರಾಳಮಂಡಲಂ (ಉತ್ಮತಾ. ೦೦೪ ; ರರ್ಶುವಾ. 3-೩0 ನೋ). 
೩. (ಆಲಂ) ಸಂತೋಷದಿಂದ ಉಬ್ಬು ; ಆನಂದಿಸು ; ಬೀಗು: 
ಪ್ರೌಢಿಗೆ ಪಿಳ್ಗುತ್ತರಸಂ ಗಾಢೋತ್ಸುಕನಾದನಾತ್ಮ ಜಾಲೋಕನದೊಳ್‌ (ಕಳು. 
೪-೩); ಸುಮ್ಮನದೊಳೆ ಪಿಳ್ಗಿ ನಲ್ಮೆಗಡಲೊಳ್‌ ಬಟುಗಾಡಿ ವಿಚಿಂತನಾಗಿ 
ಸತ್ಮಿನೆ ಸತಿಗೂಡಿಯಾಲಕ್ವ (ನಸ್ತರಂ. ೩-೨೪). ಹಿಗ್ಗು: ೨. ಸ್ಸ್ವ೯ಜನಂ 
ಬೆದಲ್‌ ಮನಂ ಮುಗುತಕಟಿದೇನಾಯ್ತೆನಲಳ್ಕದೆ ಸೇದಿರಾಜನಾನಂದದವಿ 
ನಲಗಂ ನೋಡಿ ಮಚ್ಚಿ ಪಿಗ್ಗುತ್ತಿರ್ದಂ (್ರಿಕ್ಳಂ. 33-4೩). ಪಿಗುಗ್ಗ: 
ವಿ. ಬಲಿನಗರಕ್ಕೆ ಮೂಗೆನಿಸಿದಾ ತೃಪುರಾಂತಕದೇ: ತಾಲಯಾನಳಿ 
ಮಂನಿವ ಶ್ರಿಲೋಚನನ ಭೂಪಶಿರಾಜಿಯ ಪಂದೆ ಪಿರ್ಗ್ಗಿ ಪಿತ್ತಲೆಸಿತೆಯಿಲ್ಲ 
ದಲ್ಲುಗುತಮಿಟಸ್ನಿದನೀಕ್ಷಿಸಿ ಬರ್ಚಿ ಮಾಡೆ ಮಂಡಲಿಕಲಲಾಮನೇಂ ನಿಲಿಸೆ 
ನಿನ್ಹಮೊ ಬೆಳ್ಳಿಯ ಬೆಟ್ಟ ನಿಲ್ವಮೋಲ್‌ (೫9೩3. 1-5, 0೬೦-೫೬ 1092). ೩. 
ಗೆಯ್ದ ಗೆಯ್ಮೆಗೆ ಪಿರ್ಗಿ, ಬಾಯೇ ಕೊರ್ಚಿ ನಲಿವಳ್‌ (ಅಂತಿಗೊ. ೨೨-೦೬೩); 
ನಗುಗೆ, ಪಿರ್ಗುಗೆ, ನಲಿಗೆ, ಅಣಕಿಸುಗೆ, ಇವನಟಲ್ಲೆ ಆ ಏರಿಯ ಸಜ್ಮನೆರ್‌ ! 
(ಅಕ್ಕಕ್ಕಾ. ೩೯-೦): ನಿನ್ನ್ನ. ಈಗಳಿನ ಬೆಸೆಗೆ ನೀನ್‌ ಪರ್ಗುವೋಲ್‌ ಅಂಡಪುದು 


ಪಿಳ್ಗೋಟೆ 


(ಅರ್ಮತ್ತ. 20-000), ಫಿನಳೆಗು: ೧. ಒಡೆದುದೊ ಪದ್ಮಚಂಂಡಮವನೀ 
ವಳಯಂ ಪಳ [೫ಣ.ಳಿಗಗಿತ್ತೊ ಮೇರು ಮೇಣ್‌ ಕೆಡೆದುದೊ ವಾರ್ಧಿ 
ಯುರರ್ಕಿದುದೊ (ಕರ್ರಿ. ೬-೩೦). ಪಿಳಿಗು : ೧. ಗೋತ್ರನಗಂ ಏಳಿಗಿತ್ತೊ 
ಸಾಗರಂ ತಳರ್ದುದೊ ಮೇರೆಯಿಂದಂ. . .ಎನಲ್‌ ವಿಘೂರ್ಣಿಸಿದುದಿರ್ಬಲ 
ದೊಳ್‌ ಸಮರಾನಕಸ್ವನಂ (ಶಂ೦ಾಮಾ, ೦೩-೩೩); ಕುಳಿಕಣ್‌ ಕುರ್ಗಿದ ನಾಸಿಕಂ 
- -ಹಿಳಿಗಿರ್ದಂಭ್ರತಲಂ ಕೊರಂಟುದಲೆ ಕೊಕ್ಕೋಡಿರ್ದ ಗೋಣಿನ್ನನೊಳ್‌ 
ಕಟ್‌ಯಲ್‌ ಪಾಪಮನರ್ಚಿಸಿರ್ದಬಲೆಯಕ್ಕುಂ ಮಿಕ್ಕಳೇನಕ್ಕುಮೇ(ನುಪಾಕೇ 
4-08). ಹಿಗ್ಗ್ಯು : ೧. ತಗ್ಗಿದುದು ದಿಗ್ಡಂಶಿ ಭೋಗಿರಾಜನ ಕೊರಲ್ಕು ಗ 
ದುದು ಧರಣಿತಲಮಿಬ್ಭಾ ಗವಾಗಿ ಸಲೆ ಹಿಗ್ಗಿ "ದುದು ಪೋಗೆನಲ್ಲೊಯ್ಗ ನುರು 
ಗದೆಯಿಂದ ಪರಸೈನ ಜೆ ಭೀಮಂ (ಕಂ. ೩-೪೬). ೨. ಬಾಗುತೆ 
ಬಲಿಯುತೆ ಪೊಳೆದಿನಿದಾಗುತೆ ದಳವೇಅುತಿಡಿದಿಡಿದು ಹಿಗ್ಗುತೆ ಪಣ್ಣಾಗುತೆ 
ಕಾಯ್ಗುಳ” ಪೊಜಮಡೆ ಬೀಗುತ್ತುಂ ಬೆಳೆದುವಲ್ಲಿ ಕದಳೀಷಂಡಂ (ಗಿಂಕ. 
3-೬0), ಕೊರಳ ಸೆರೆ ಹಿಗ್ಗಿದವು ಕಂಬನಿದುಉಜುಗಿದವು . . . ಆಕಸ್ಮಿಕದ 
ಭಯವಾಯ್ತು ವಾರ್ಥಂಗೆ (ಕುತ್ಕಾಕ್ರೋ. 6-೭); ಹೃದಯ ಹಿಗ್ಗಿಕೊಂಡು, 
ರೋಗ ಪ್ರಬಲವಾದರೆ ಹೃತ್ಕಿ ಯೆ ನಿಂತು ಹೋಗುತ್ತದೆ (ಗೃಹರಿ..೩೪)- ೩. 
ಆಯ್ಕ ನೀ ನೋಡಿದರೆ ನೋಡು ನೋಡದಿದ್ದರೆ ಮಾಣು ನಾ ನಿನ್ನ ನೋಡಿ 
ಹಿಗ್ಗಿ ಹಾರೈಸಿದಲ್ಲದೆ ಸ್ಫರಿಸಲಾಅ*ನಯ್ಯ (ನುಹಾರೇ. ೪೩೪-೪೩), ಭೀವಂಸೇನನೆ 
ಏಕಟಸಿಂಹಧ್ವನಿಯನಾಲಿಸಿ ಹಿಗ್ಗಿದನು ಪಾರ್ಥ (ಕುಮ್ಮಾಲ್ರೊೋ.. ೦೩-೦6); 


ಏಗ್ಗುವೆ ಯಾಕೋ ಈ ದೇಹಕ್ಕೆ ಹಿಗ್ಗುವೆ ಯಾಕೋ . . . ಅಗ್ನಿಯೊಳಗೆ 
ಬಿದ್ದು ದಗ್ಮವಾಗುವ ದೇಹಕ್ಕೆ (ಫ್ಛಕಂಡ: 0-033 ಶು). ಹಿಳಗು : 
೧. ಬಲಿತ ಶೇ:ಗಿನಕಾಯಿ ಬಿಸಿಲಿನ ರುಳಕ್ಕೆ ಹಿಳಗಿದೆ (49): ಹಿಳ್ಳ್ಯ : 


೩, ಹೃಷ್ಠಶಿ--ಹಿಳ್ಗಿದಪಂ; ಹೃಷ್ಟಃ, ಹೃಷ್ಟವಾನ*, ಹರ್ಷಕ: , ಹಷಾನ್ಚಿ, 
ಹರ್ಷನ. _ಈ ೫ ಹಿಳ್ಗಿದಂ (ಕಾಕಕ್ಕ. ೦೯೩): 

ಹಿಗ್ಗಿ ನುಗ್ಗೆಕಾಖ:ಯಾಗು -- (ಆಲಂ) ಅತಿಶಯವಾಗಿ ಆನಂದಿಸಂ ; 
ಆನಂದದಿಂದ ಉಬ್ಬು : ಸಣ್ಣದುರುಗಪ್ಪನು ಹಿಗ್ಗಿ ನುಗ್ಗೆ ಕಾಯಿಯಾದ 
(ಕೆಂರತೀ. 006)- ಹಿಗ್ಗಿ ಹತ್ತಾಗು ಎ ಹಿಗ್ಗಿ ನುಗ್ಗೆಕಾಯಿಯರಾಗಂ : ಈ 
ಇಬ್ಬರು ಸ್ನೇಹಜೀವಿಗಳ ನಡುವಿನ ಅದೇ ಆ ಹಳೆಯು ನಗೆಯಾಟ ನಡೆದಾಗ 
ನನ್ನ ಹೃದಯ ಹಿಗ್ಗಿ ಹತ್ತಾಗುತ್ತದೆ (ಇಶ್ಶಳ. ೩೮), ಭೂಪತಿಯು ಹಿಗ್ಗಿ 
ಹತ್ತಾಗಿ, ತನ್ನ ಉತ್ತರೀಯದ ಮುಸುಕಿನಿಂದ ತನ್ನ ಸ್ವಂತರಚನೆಯ ಪುಸ್ತಕ 


ಹೊರದೆಗೆದು ... ಎಂದನು (ಇಶ್ಶಳ. ೨೮6)- ಹಿಗ್ಗಿ ಹೀರೇಕಾಯಾಗ: , 
ಹಿಗ್ಗಿ ಹೀರೇಕಾಯಿ ಆಗು, ಹಿಗ್ಗಿ ಹೀರೇಕಾಯಿಯಾಗು ಹಿಗ್ಗಿ ನುಗ್ಗೆ 
ಕಾಯಂಯಾಗಂ : ಪೋರ್ಚುಗೀಸ್‌ ರಾಜ ತನಗೆ ಬಂದ ವರದಿಗಳಿಂದ ಹಿಗ್ಗಿ 


ಹೀರೇಕುಯಾದ(ಕರಾಇ.11, ೨೦೦); ನೆಕ್ಲುದೋವನ ಎದೆ ಹಿಗ್ಗಿ ಹೀರೇಕಾಯಿ 
ಆಯಿತು (ಸುತರು, ೩೦೦); ಕಾಮಾಕ್ಷಮ್ಮನ ವಂುಖ ' ಹಿಗ್ಗಿ ಹೀರೇಕಾಯಿ ' 
ಯಾಯಿತು (ಹರಕ. ೬6)- ಹಿಗ್ಗಿ ಹೆಬ್ಬಾಗಿಲಾಗು ಇ (ಆಲಂ) ಅಶಿಶಯಂ 
ವಾಗಿ ಅನಂದಿಸಂ ; ಆನಂದದಿಂದ ಉಬ್ಬೂ: ದ್ಯಾವೇಗೌಡರು 
ಚಿನ್ನಪ್ಪಗೌಡರ ಮಾತನ್ನು ನಂಬಿ ಹಿಗ್ಗಿ ಹೆಬ್ಬಾಗಿಲಾಗಿದ್ದರು /ಶಂ9ಶಾ. ೩೪). 
[ ಆ ಹಿಳ್ಳಿ ) 

ಏಳ್ಗೋಟೆ (ನಾ). ಸಣ್ಣ ಕೋಟೆ ; ಕಿರಿದಾದ ದುರ್ಗ: ರಕ್ಕಸರೊಳ 
ಪೊಗದಂತೆ ಪಿಳ್ಗೋಟೆಗೆ ಉಕ್ಕಿನ ತೆನೆ ಪೆಟಲಂಬು ಸಿಕ್ಕಿನ ಕತ್ತರಿ ದೆಸೆಗೆ 
ಹಸಿಯ ಶೂಲ ಸೊಕ್ಕಿದರಿಯ ಗೆಲ್ವ ತೆರದಿ (3ೌ0ರಳಾ. ೫೨೩೯). 

[ಐ ಏಳ್ಳಿ + ಕೋಟೆ, ( « ಕೋಟೆ )] 

ಹಳ್ನುಟ್ಟು, ಏಳ್ಳಂಜುಟ್ಟು, ಪಏಳೂಜಂಟ್ಟು (ನಾ). (ಗಂಡಸರು) 
ತಲೆಯ ಹಿಂದೆ ಮೇಲ್ಭಾಗದಲ್ಲಿ ಬಿಡಂವ ಸಣ್ಣ ಜುಟ್ಟು: ಅವರ 
ಪಳ್ನುಟ್ಟು ಗಾಳಿಗೆ ಹಾರಾಡುತ್ತಿದೆ (ರೂಂ). ಹಿಳ್ಳಂಜುಟ್ಟು : ಎಶಾಲ 
ವಾದ ಹಣೆ, ಮಂಖದ ಅಂದವಾದ ನಿಲುವಿಗೆ ಒಪ್ಪುತ್ತಿದ್ದ ವಿಳ್ಳಂಜುಟ್ಟು 


೫೬೩೯ 


20 


ಏಳ್ಳಿಮಯ 
ರ 


(ಅನೆಕ. ೦೨6), ಎಳ್ಳುಜುಟ್ಟು ; ತಬಲಾ ಬಾರಿಸುವವನ ಪಿಳ್ಳುಜುಟ್ಟು 
ಹೇಗೆ ಹಾರಾಡುತ್ತಿದೆ ಎಂಬುದನ್ನು ನೋಡಲು ಬಂದಿದ್ದಾರೆ (ತಾಯೇ. 
6೩೬); ವಜ್ರಮಂಸ್ಟಿಗಳ ಮೊನೆಯಿಂದ ಪಿಳ್ಳುಜುಟ್ಟುಗಳು ಕುಣಿದಾಡುವ 
ಬೋಳುತಲೆಗಳ ಮೇಲೆ ಹೊಡೆದು (ಕಘುಮೂ. 29, ೨). 
[ಆ ಹಿಳೆ ಗಿ + ಜುಟ್ಮು 1] 

ಎಏಲ್ಸಿಳನೆ, ಪಿಳಏಳನೆ (ಅ). (ಆಶ್ಚರ್ಯ ಅಥವಾ ಅಸಹಾಯಕತೆ 
ಗಳಿಂದ) ಕಣ್ಣನ್ನು ಪಿಳಕಿಸಂತ್ತ ; ಒಂದೇ ಸಮನೆ ರೆಪ್ಸೆಯನ್ನು 
ಬಡಿಯಂತ್ರ : ಜನರು ಪಿಳ್ಚಿಳನೆ ನೋಡುತ್ತಿರುವರು (ಕೂಗಳ. 0೩೬). 
ಪಿಳಪಿಳನೆ : ಕ್ಷಣಕಾಲ ಆತೆ ಏಳಪಿಳನೆ ನನ್ನನ್ನೇ ನೋಡುತ್ತಿದ್ದು ಬಿಟ್ಟಳು 
(೨6. 0೫೭). [ಆ ಪಿಳಿಪಿಳಿ + - ಅನೆ] 

ಪಿಳ್ಳಂಗೋವಿ (ನಂ). ಒಂದಂ ಬಗೆಯ ಚಿಕ್ಕ ಊದಂವ ವಾದ, ; 
ಕೊಳಲು : ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನೆ ಎಲ್ಲಿ ನೋಡಿದಿರಿ (ಕ್ರಕೂದ- 
9-08೬ ಕಣಂ) ; ಗೊಲ್ಲನ ಪಳ್ಳೆಂಗೋವಿಯಿಂಂದ ಆರಂಭವಾದ ಪುಟ್ಟಪ್ಪನವರ 
ಕವಿತಾವಿಲಾಸ . . . " ಸೋವಿಯಬ್‌ ರಶಿಯಾ'ದ ವರೆಗೂ ಕೈ ಚಾಚಿದೆ 
(ಸಾತರಡಿ, 6೭) ; ಕೊಳಲಿಗೆ ಏಳ್ಳಂಗೋವಿಯೆಂದೂ ಹೆಸರು (ಹೆಂಗೀಕೆಂ. ೦೦೬). 
[ಆ ಪಿಳ್ಳೆ ಕೋವಿ: / ತಮಿ. ಪಿಳ್ಳಾಂಕುಟಲ್‌; ತೆಲು. ಪಿಲ್ಲಂಗ್ರೋವಿ. 

ಪಲ್ಲಗ್ರೋವಿ, ಪಿಲನಗ್ರೋವಿ] 

ಪಳ್ಳಂಜುಟ್ಟು " ಪಳ್ಗುಟ್ಟು' ನೋ, 

ಒಳ ಗುಸೆ (ನಾ). ಕೋಟೆಯ ದೊಡ್ಡ ಬಾಗಿಲಿನಲ್ಲಿರುವ ಚಿಕ್ಕ ಬಾಗಿಲು : 
ಸಮಸ್ತಕಾರ್ಯಕುಶಲರಿಂ ಕೋಟಿ". - ಷಳ್ಳಗುಸೆ ದಿಡ್ಡಿ ದೆೊಳೆಗದಂಗಳ್‌ 
ನಿರ್ಮಿತವಾಗಲು (ಹಾಳಾಸ್ಕ. ೦-೪-೭೩ ರೆ). [ಳ್ಳಿ + ಅಗುಸೆ? 

ಪಿಳ್ಳಯ (ನಾ). ಒಬ್ಬಾತನ ಹೆಸರಂ : ಆೂಮಂಡಿಯ ತಳಾಟು ' ಮಿಣ್ಮ 
ಪೋದಿಯ ಪಿಳ್ಳಯ (ಎಳ. ೫. ಗೊರವ. ೭೩-೪ ; ಸು, 900). 

(ಪಳ್ಳ + ಅಯ್ದ (< ಅಯ್ಯ) ] 

೬ಳ್ಳಾರಿ (ನು). ೧. ಚಿಕ್ಕದು; ಸಣ್ಣದಂ. ೨. ಗಣೇಶ ; ಬೆನಕ: 

"ಪಿಳ್ಳಾರಿಗೀತ ' ಪರಾ. 
ಎಳ್ಳಾರಿ ಜುಟ್ಟು ಎ ಪಳ್ಳುಟ್ಟೂ : ಅವನ ಪಿಳಾ ರಿ ಜುಟ್ಟನ್ನು ನೋಡಿ 

ಮಕ್ಕಳು ಗೇಲಿ ಮಾಡಿದರು (ಕೊರಿ). 
[<ಪಿಳ್ಳೆ./ ತಮಿ. ಪಿಳ್ಳೈೇಯಾರ್‌; ಮಲ. ಪಳ್ಳೆಯಾರ್‌, ತುಳು. ಷಳ್ಳಾರಿ; 
ತೆಲು. ಪಳ್ಳಿ) 

ಒಳ್ಳಾರಿಗೀತ (ನಾ). ಕರ್ನಾಟಕಸಂಗೀತದಲ್ಲಿ ಪುರಂದರದಾಸರಂ 
ರಚಿಸಿದ (ಗಣಪತಿಯನ್ನು, ಕುರಿತ) ಚಿಕ್ಕ ಗೀತೆ : ಪುರಂದರದಾಸರು 
ಸಂಗೀತಾಭ್ಯೂಸಕ್ರಮ ವ್ಯವಸ್ಥೆ ಗೊಳಿಸಿ, * ಒಳ್ಳುರಿಗೀತಗಳು ' ಎಂಬ ಅಭಿ 
ಧಾನದಿಂದ ಕೆಲವಾರು ಗೀತಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ (ಸಂಗೀತಂ.೩0); 
ಕರ್ನಾಟಕ ಸಂಗೀತಸಂಪ್ರದಾಯಕ್ಕೆ  ಪಿಳ್ಳಾರಿಗೀತೆಗಳನ್ನು ಮಾತ್ರವಲ್ಲ 
ಪುರಂದರದೂಸನು ಸಾವಿರಾರು ರಸಾನುಗುಣವಾದ ತಾಲಭೇದವುಳ್ಳ 
ಪ್ರಬಂಧಗಳನ್ನು ಒದಗಿಸಿಕೊಟ್ಟನು (ಕೆಸಾತೆ. ೨೯೮)- [ಪಿಳ್ಳ್ಕಾರಿ + ಗೀತ] 

ಎಳ್ಳಾರಿಗೀತೆ (ನಾ). - ಪಿಳ್ಕಾರಿಗೀತ : ಕರ್ಣಾಟಕಸಂಗೀತ ಒಂದು ವೈಶಿಷ್ಟ್ಯ 
ಪೂರ್ಣವಾದ ರೂಪ. ಇದರಲ್ಲಿ ಪ್ರಮುಖವಾಗಿ ಕೀರ್ತನೆಗಳು, ಉಗಾ 
ಭೋಗ, ಪಳ್ಳಾರಿಗೀತೆಗಳು ಎಂದು ನಾಲ್ಕು ರೂಪಗಳು 
ಕಾಣಿಸುತ್ತವೆ (ಶೇಕುಕೂ. ೦೦೪) ; ದಾಸರ ಗೀತೆಗಳಲ್ಲಿ ಪಿಳ್ಳಾರಿಗೀತೆ ಮೊದ 
ಲಾದ ಕೆಲವು ಗೀತೆಗಳು ಮಾತ್ರವಲ್ಲದೆ ತಾನವರ್ಣಗಳಾಗಲೀ ದಾಸರ ತಿಲ್ಲಾನ 
ಗಳಾಗಲೀ ಈಗ ಉಪಲಬ್ಧವಿಲ್ಲ (ಕರಂ. 3೩೦). [ ಬಳ್ಳಾರಿ « ಗೀತೆ] 

ಪಳ್ಳಿಮಯ್ಮ (ನಾ). ಒಬ್ಬಾತನ ಹೆಸರಂ: ಆ ಎಭೊಗಾತ್ಮಜಂ 
ನೆಅ್‌ಯೆ ಪಟ್ಟದೆ ಪುಟ್ಟಿದ ಏಳ್ಳಿವುಯ್ಕಂ (ಎಳ. 1, ಇತ್ರರು. ೬೪-೬; 963). 

( ಇಓ ಬಳ್ಳಿ + ಅಮ (ಆ ಅಮ್ಮು) + ಅಯ್ಯೂ, 


ಸುಳಾದಿ, 


ಹ 
ಹಿಳ್ಳು (ಪಿಳ್ಳೆ: ನೋ. 
ಹಿಳ್ಳುಜುಟ್ಟು (ಪಿಳ್ನುಟ್ಟು' ನೋ. 
ಹಿಳ್ಳೆ, ಪಳ್ಳ ಹಿಳ್ಳು. ಹಿಳ್ಳೆ, (ನಾ). ೧. ಚಿಕ್ಕದಾಗಿರುವಂತಹಂದಂ; 
ಸಣ್ಣದಂ : (6). ೨. (ಯಾವುದಾದರೂ ಪಾ ) ಯಂ) ವಂರಿ; 
ಶಾಬ; ಪೋತ: ಕರಮೇಬಕ್ಲಿಯುಳ್ಳ ಪಳ್ಗಿಗಳಿರಡುವುನೋಲಗಿ 


ಸುವಂ ನೃಪಂಗಲ್ಲಿಯ ಮಾದರನಿತ್ತ ಚಂಡಿಕರ್ಮಂಗರಸನವಂಗೆ ನೋಡಿ 
ಸಲಹು ನೀನೆಂದಿತ್ತಂ (ಹುಕೋಶ, ೩-೭೭) ; ನೀಡುಂ ನೀಡದ ಪಕ್ಕಿಯು 
ಮೆನ್ನಂ ಬಂಜೆಯೆನುತೇಡಿಪಂತಿರೆನ್ನಿದಿರೆೊಳ್‌ ಏಳ್ಳೆಯಂ ಮಂದ್ದೂಗೆಯ್ಲೂಂ 
(ಉರತಿತ್ತ. ೦6-೬): ಕಳ್ಳನಿಗೆ ಒಂದು ಪಿಳ್ಳೆ ನೆವ (ಗರ). ೩. ಕೂಸು ; 
ಮಗಂ ; ಶಿಶು: ಜವನೊಳ್‌ ಸೆಜಗಿಲ್ಲದೆ ಪೋಗಿ ತಾಗಿ ತಂದಂ ಗಡ 
ವಕ್ರವಪಾರ್ಜುನನೆ ಪಾರ್ವರ ಏಳ್ಳೆಯ ಪೋದ ಜೀವಮಂ (ಶಂಠಂಾ. ೬-೨) ; 
ಪರಿದಿಣದಂತಕನೊಳ” ಪಾರ್ವರ ಎಳ್ಳೆಯ ಪೋದ ಜೀವಮಂ ತಂದಂ 
(ಗರಾಯು. ೨-೩8) ; ನೀವು ಬೇಕಿದ್ದರೆ ಹೋಗಿ ಬನ್ನಿ . . . ಈ ಪಿಳ್ಳೆಗಳನ್ನು 
ಕಟ್ಟಿಕೊಂಡು ನಾನು ಎಲ್ಲಿಗೂ ಹೊರಡುವುದಿಲ್ಲರೇನಕು ೨೩೩).೪. ಗಣಪತಿ; 
ವಿನಾಯಂಕ : ಇಂದುವರೌಳಿಯ ಹಿರಿಯ ಪುತ್ರನಾ ವಿಫ್ನೇಶ್ವರಂ 
ಗಜಾನನ ಸದ್ಗುಣಿ ಸೌಂದರ್ಯನಿಧಿಯಾತನಂ ಭಜಿಸಿ ಸು ತನನಾನಂದದಿಂ 
ಪಡೆಯುವೇಳ್ಕೆನುತ ದಂಪಶಿಗಳುಜ ಬಂದರಶಿವೈಭವದೆ ಬಂದು ವಿಪ್ರರು 
ಸಟತಲಾ ಪಿಳ್ಳೆಯರ ಭವನಕೆ (ಕ್ಕಿ. ೩-೦೫೩-6). ೫. ಭೈರವ : 
(6). ೬. ತೋಟಗಳಲ್ಲಿ ನೀರು ಹರಿಯಲು ಅನಂಕೂಲವಾಗುವಂತೆ 
ತೋಡಿರುವ ಸಣ್ಣ ನಾಲೆ: ಪಳ್ಳಿ ದಾಟುವಾಗ ಜೋಪಾನ, ತುಂಬ 
ಜಾರುತ್ತದೆ (ಕ). ಪಿಳ್ಳೆ: ೨. ಬಲೆಯಿಂ ತಪ್ಪಿದ ವೆೊಲದಂತೆಯಂಂ 
ಬಾಲಂ ಪಣದ ಪಳ್ಳಿನಂತೆಯುಂ - * * ಹಿಂದಿರುಗಿ ನೋಡದೆ ಓಡಿ ತನ್ನ 
ಬೀಡಂ ಸಾರ್ದಂ (೫ಕರಂ- 86-೬). (ಗು). ಪ್ತಿ. ಚಿಕ್ಕದಾದ ಜಿ ಸಣ್ಣ ; 
“ಪಿಳ್ಳುಜುಟ್ಟೂ' ಪರಾ. ಹಿಳ್ಳು: ೨. ಹದ್ದಿನ ಬರವ ಕಾಣುತ 
ಕೋಳಿಗಳ ಹಿಳ್ಳೆದ್ದೋಡುವಂತೆ[ಕಾಕಾಂ. ಕುಕ್ಕುಟಸರ್ಪಯೆದ್ದೋಡಳ 
ವಂತೆ] ಭೂಭುಜರು ಬಿದ್ದ ಬಂಗಾರವ ಬಿಟ್ಟು ತೆರಳಿದರು (ರಾಮನ 
«-0«) ೮. ಒಂದಂ ಬಗೆಯ ಆಟ; ಚಿಣ್ಣಿಕೋಲಾಟ : 
ಗೋಪನಂದನರನು ಕೂಡಿ ಹಿಡಿಗವಡಿಕೆ ಹಿಳ್ಳು ಲಗ್ಗೆ ಸಡುಗುಡು ಮೊದ 
ಲಾದ ಮಕ್ಕಳಾಟವ ಕಡುಸಡಗರದಿಂದಾಡುಶಿಹನು (ಶೇಮಿಸಂ, ೦8-00೩) 
ಹಳ್ಳ, : 
ಕೈಯೊಳು ಮೊತ್ತಮೊದಲು ಅಂದದಿ ಹಿಡಿದ ಕೇಸರಿಯ ಹಿಳ್ಳೆಯ ಹೊಡೆ 
ವಂದದಿ ಹೊಡೆದಿಡಲಾಗ (ತೇಮಿಸಂ. ೦೬-೦೩೦) ; ಗುಹೆವುಗುವ ಸಿಂಗ 
.. « ಹಸಿದು ಬಾಯಂ ಬಿಡುವ ಹಿಳ್ಳೆಗಳ ಬಳಿಗೆ ಹಾಜುವ ಸಾಳುವ 

ಜಾ ತದ್ವನಾಂತದೊಳ್‌ ಸೊಗಯಿಸಿದುವು (ಸಮ್ಮ. 00-98); ತಗರ 
ಪೊಯ್ಲಾಟ ಹಿಳ್ಳೆಗಳೋಟ ಸಿಪಿಲೆಗಚ್ಚುಗಳ ಸರಸಾಟ ಜಾಣಾಂಕಿಗಳ ಕೋಳಿ 
ಗಳಿಗ (0 ರಾ. ೨೮-3). ೯. ಮಕ್ಕಳು ಆಟಕ್ಕೆ ಬಳಸಂವ ಮರದ 
ಸಣ್ಣ ತುಂಡು ; ಚಿಣ್ಣಿ : ನಿಮ್ಮ ಧನುರ್ವಿದ್ಮಾಕೌಶಲವು ಈ ಭಾವಿ 
ಯಲ್ಲಿ ಬಿದ್ದಿರುವ ಹಿಳ್ಳೆಯನ್ನೂ ಉಂಗುರವನ್ನೂ ಎತ್ತದೆ ಇರುವುದರಿಂದ 
ವ್ಯರ್ಥವಾಗಿ. ತೋರುತ್ತಲಿದೆ (ಕೃನಾಅ. ೨೪೩). 

ಏಳನೆ ಎ ಚಿಕ್ಕದಾದ ; ಪುಟ, ; ಸಣ್ಣ ಟೋಪಿ ಪೇಟವ 
ತೊರೆದು ಹಿಳ್ಳನೆ ಜುಟ್ಟ ತೋರುವೆ ಊರೊಳು (ಗಣೇಶ, ೭೨-೬). ಕಿಳ್ಳೆ 
ಹೆಸರಿಲ್ಲದಂತು ಎ ಹೆಸರು ಹೇಳಲಂ ಒಂದು ಮಗುವೂ ಉಳಿಯ 
ದಂತೆ ; ನಿರ್ವಂಶವಾಗುವಂತೆ : ಮುನ್ನಂ ವಪರಶುರಾಮನೀ 
ನೆಲದೊಳುಳ್ಳರಸುಮಕ್ಕಳೆಲ್ಲರುಮನಿರ್ಪತ್ತೊಂದು ಸೂಟ್ವರೆಗಂ ಒಳ್ಳೆ ವೆಸರಿ 
ಇದಂತೂ ಕೊಂದು (ಗರಾಯು- ೩-೨6 ವ): ಪಿಳ್ಳೆ ಪೆಸರಿಲ್ಲಾಗು-ಎ ಹೆಸರು 
ಹೇಳಲು ಒಂದು ಮಗುವೂ ಉಳಿಯದಾಗು; ನಿರ್ವಂಶವಾಗು : 


೨. ಒಂದು ಹಸ್ತದೆೊೊಳು ಮುಷ್ಪಿಗನ ಹಿಡಿದು ಮತ್ತೊಂದು 


೫೬೪೦ 


ಹಿಲ್‌ 


ಪಳ್ಳಿ ವೆಸ೦ಿಲ್ಲಾಯ್ತೆ ಉರವಕುಲಶ್ರೀ! (6ಕ್ಕಳ್ಕಾ- 49-೬೩೩) - 

[ದೇ. ತಮಿ. ಪಿಳ್ಳೈ; ಮಲ. ಪಿಳ್ಳ: ತುಳು. ಪಿಳ್ಳೆ; ತೆಲು. ಕೋಲಾ. 
ನಾಯ್ಕಿ. ಏಲ್ಲ; ಗೊಂಡಿ. ಏಲಾ; ಕುರುಖ್‌. ಪೆಲ್ಲೋ ; ಬ್ರಾಹುಈ. 
ಪಿಲ್ಲೋಟ ; ಪರ್ಜಿ, ಪಲ್ಲಕ. ಏಲ್ಲಿಕ] 


5 ಎಳ್ಳೆಕಾಲು, ಹಿಳ್ಳೆ ಗಾಲ್‌, ಹಿಳ್ಳೆಗಾಲಂ (ನಾ). ೧. ವಂನೆಯಂ ಮೇಲ್ಭಾ 


18 


26 


3s 


40 


ವಣಿಗೆ ಆಧಾರಮಗಿ ಕೊಡುವ ತೊಲೆಯ ಮೇಲ್ಭಾಗದ ಸಣ್ಣ 
ಕಂಭ : ಈ ಛಾವಣಿಗೆ ನಾಲ್ಲು ಪಿಳ್ಳೆಕಾಲು ಕೊಡಬೇಕು (ರೂಂ). 
ಹಿಳ್ಳೆಗಾಲ್‌ : ೨. ಸಣ್ಣಗಿರುವ ಕಲಂ; ಬಡಕಲಾದ ಕಾಲಂ: 
ಕ ಹಿಳ್ಳೆಗಾಲ ' ಪರಾ. ಹಿಳ್ಳೆಗಾಲು : ೨. ಬತ್ತಿದ ಬಡ ಪೊಅವಾಣ 
ಬಲ್ಲೆರೆ ಸುತ್ತಿ ಹತ್ತಿದ ಹಿಳ್ಳೆಗಾಲುಗಳ . . ನಳ್ಳಿ ಮೂಗಿನೆ ಭೂಳವೆ 
ನಡೆತಪ್ಪಂತೆ ಮನೆಗೆ ಬರಲು (609ಸಂ- ೬-೦0೪): . 
[ಪಿಳ್ಳೆ 1 ಕಾಲ್ಕು (ಆಕಾಲ) 
ಪಟ್‌, ಪಿರಿ (ನಾ). (ಹೆಣದ) ಬಾಡಂ; ವರಾಂಸ: ಪೊಯ್ಜಾಡಿ ವಂಡಿದ ಕಲಿ 
ಗಳ ಶರೀರಂಗಳಂ ಪೊಯ್ದೆಳೆದು ಪಜಾಿಂಬ ವಂರುಳ್ಗೆಳು . . . ಕಾಣುತೆ 
(ಕೈಮಿಕಾ- 6-48). ಏರಿ: 'ಪಿರಿಶಿನಿ' ಪರಾ. 
ಹ ಕಆ್‌ಚು "ಪಿರಿಚು' ನೋ. 
೬ಆ್‌ತಿನಿ, ಏರಿಶಿನಿ (ನಾ). (ಹೆಣದ ಮಾಂಸವನಲ್ಲ ಶಿನ್ನ್ನವ) ಮರಂಳಂ; 
ದೆವ್ವ : “ಪಿಜಾತಿನಿಯೆಂದು ಮರುಳ್‌” (ಕ6ಸಾ- ೬೩-9೩0); ಪಸಿದ 
ವುಲ್ಮರುಳ್‌ ಪಿಅತಿನಿಗಳಳ್‌ ಬೇಯುತ್ತುಮಿರ್ದ ಪೆಣನಂ ನಾಯುಗಿ 
ವಂತುಗಿದು ತಿಂದುವೋರೊಂದೆಡೆಯೊಳ* (ಕಾತ್ಮತಾ. 84೬ ಕೂರ್ರಳ); ಎಲೆ 
ಏಜ್‌ತಿನಿ ಪೋ ಮುಟ್ಟದೆ ತೊಲಗು (ಶಂಶಳಾ. 6-9೩) ;: ನೀಂ ಪಿಜಾತಿನಿಯಂ 
ಪಾಂಗಿನಿಂ ಎಲ್ಲಮಂ ತಿಂದು ಸಾವುದೆಂದು ಬೈದಂ (0೪ರೂಕ್ಕ. ೬-9). 
ಪಿರಿತಿನಿ : “ಪಿರಿತಿನಿಯೆನಲ್‌ ಪಿಶಾಚಿಯ ನಾವಂಮಕ್ಕು” (ಕಜೆ. ೬೬) ; 
ಪಿರಿತಿನಿ ಖಗಪಕ್ಷವೀಜಿತಂಗಳನಾಗಳು ವರಚಂದನವಾರಿಗಳಿಂ ಸುರುಚಿರೆ 
ಸುರವೃಕ್ಷವಲ್ಕ ವೀಜಿತದೇಹರ್‌ . . . ಸುಂದರಿಯರ್‌ ಶೋರಿಸೆ ಬೆರಳಿಂದಂ 
ಕಂಡರ್‌ ಸ್ವದೇಹಮಂ ಕೊಳುಗುಳದೋೊಳ್‌ (ರೃಷ್ಠಾಲೋ, ೦69) ;. ಪಿರಿ 
ತಿನಿಯ ನಾಲಗೆಗೆಲ್ಲಿ ಕೊನಪೆಗಂಡ ಮಚ್ಚು (ಕಾ೦ರೆ. ೦೪೩-9೨೦). 
ಪಿಜ್‌ತಿನಿಯಾಳ್ಮ, ಪಿರಿತಿನಿಯಾಣ್ಮ, ಪಿಅತಿನಿಯಾಣ್ಮ ೧. ಮರುಳು 
ಗಳ ಒಡೆಯ ; ಶಿವ: * ಗನಹ ಮಾದೇವ ಕಣ್ಮಡಿಯ ಕಜಕಿಗೊರಲ 
ಏಜ್‌ತಿನಿಯಾಳ್ಮ್ಮಖಾಕಾಂ. ಣ್ಮ)ದಪ್ಪಕವಗೆಯ - - . ಎಂದೆಂಬಿವೀಶ್ವರನ 
ನಾವಂ" (ಕು್ಕಿಮಂ. ೪) ; ಪಿರಿಶಿನಿಯಾಣ್ಮನೆಂದರೆ ಚಂದ್ರಶೇಖರನಾದ 
ಚಂದ್ರನುಳ್ಳ ಈಶ್ವರನೆಂದು ಇರಬೇಕು (ಸಾಹಿಸಂ. 093); “ಪಿಜ್‌ಶಿನಿಯಾಣ್ಣ 
- - ಬೆಳ್ಳಡಿಯನೆನೆ ಶಿವಗೆ ಪೆಸರ್‌” (ಕಳ್ಳಿ. ೩). ವಿ. ಗಣಪತಿ; 
ವಿನಾಯಕ ; “ಪಿರಿತಿನಿಯಾಣ್ಮನೆಂದೆನಲದುಂ ಗಜಾನನಗೆ ವೆಸರಕ್ಕು” 
(೪66. ೬೩)- ಪಿಜ್‌ತಿನಿಯೊಡೆಯ - ಪಿಬೌಿತಿನಿಯಾಳ್ಮ ೧: ಕೊಣತೆ 
ಗಳನಿಂತು ತಾಳ್ವಚ್ಕುತನಡಿಯ ನೀರ ಪಿಆ್‌ತಿನಿಯೊಡೆಯನೇ ಪರಿಯೊಳು 
ಧರಿಸುವನೆ ತಾಂ (ರ್ಲೇಫ್ಯ. ೬-೬೫)- [ವಿಲ್‌ + ತಿನ್ನಿ) 
ದಓದಲುಟು 'ಪಿರಿಚು' ನೋ. 


ಪಟ್‌, ಪಿಳ್ಳಿ, ಹಿಳ್ಳಿ, ಹಿಲ್‌ (ಕ್ರಿ). ೧. ಹಿಸುಕಿ ರಸವನ್ನು ತೆಗೆ; 


ಹಿಂಡು : ಎಳ್ಳ ಗಾಣಂಗಳೊಳಿಟ್ಟಿಯ್ದೂರ್ವರ್‌ ಯಷಿಯರ್ಕಳಂ ಪಿಟ 
(2490. ರಿ)ದು ಕೊಂದಂ (ವಡ್ಮಾರಾ. ೦೬6-೬) :ಒಳ್ಬಣ೨ಗೆಯಂ ಪಿಲೀವೆಂತೆ 
ಪಿಂಡಿ ಪಿಟ್‌ದ ಪಗೆಗೆ ರಥಚಕ್ರವಂಂ ನುಂಗುವುದುಂ (ಶಂಶಕಾ. ೦೨-೨೦೬ ವ); 
ವತಾಮರನೆಳದಳಿರ ರಸಮಂ' ಪಿಟ್‌ದು ಕಳಕಂಠನ ಕಂಠನಾಳಕ್ಕೆಅಕದುಬ್ಬ 
ಸಮಂ ಕಳೆದು (ಉಮಾಕ್ಕ. ೦೬-೦೫). ಪಿಳಿ: ೧. ಕಿವಿಯಂಗಿದಂಂ 
ಖೈರಂದಲ್‌ದು ಗಾಣದೊಳ್‌ ಪಿಳಿದು (6ಕ್ಕಳ. ೨-೪ 5); ಬೆಳೆದ ಕವ್ಮೂಂಗಳವೆ 
ಪೊಲದಿಂ ಪಿಳಿದರೊಮ್ಮನೆ ರೆಸವೊಗುವ ಕಡು ಬೆಳೆದ ಕಬ್ಬಿನ ಕೆಯಿಗಳಿಂ 


ಪಟಾ 


ಸೊಗಯಿಸುವುದಾ ವಿಷಯ? (ಕಾಳ್ಮಕಾ. ೦-೩೬). ವಿ. ಕರೆ; ಸುರಿಸು; 
ವರ್ಷಿಸಂ ; ಕೊಳದಂಬು ಬತ್ತೆ ಚುಯ್ಕೆಂದೊಳಗಣ ನಳಿನಾಳಿ ೬ರಿಕುವರಿಗು 
ಮೆನುತ್ತಂ ಜಳಜಸಖಂ ಜಳೆಕಿರಣಾವಳಿಯಂ ಪಿಳಿದಂತೆವೋಲ್‌ 
ಮರೀಚಿಕೆ ಮೆಟ್‌ ಗಂ (0388. 8-46). ಹಿಳ್ಳಿ. ೧. ಪರಸ್ರೀಗಳುಪ 
ದವರ ಗಾಣದಲ್ಲಿಕ್ಕಿ ಓಳಿಯನೆ (ತನ: ೩೬೬) ; ಬಿಸಿಲಂ ಹಿಳಿಯುಲ* 
ಬೆನ್ನೀರೊಸರ್ವಂತಿರ್ದುದು ಮರೀಚಿಕಾಜಲಮೆತ್ತಂ (೧೦೪. ೯-೦೪): ಕಳಿದ 
ಹಲಸಿನ ಹಣ್ಣ ತೊಳೆಗಳಂ ಸಲಿ ಕಿವುಚಿ ಹಿಳಿದ ರಸದಲ್ಲಿ ಮತ್ತಾ ತೊಳೆಯ 
ಹಾಕಿ ಪರಿವುಳಿಸುವುದು (ಸೂಶಕಾ. 3-8೩)- ೨. ಸಾಹಸ್ರಕೆೊ:ಟಿಶುಭ್ರಾಂಶು 
ಗಳ ರುಚಿರಸಮನಾ ಹರಂ ಹಿಳಿದು ತನ್ನಯ ಕಳೆಯ ಕೂಡಿ ಕಣ್ಣಾಹಿನಿ೨ 
ಘಟ್ಟಿಗೊಳಿಸಿದ ಪುಣ್ಮಘಟಿಕೆಯೋ ಎನಲ” ಕೈಲಾಸಪರ್ವತಂ 
ರಾಮಣಿ:ಯಕಮಾದುದು (ಕಫ. 3-00). ೩. (ಆಲಂ) ನಾಶಪಡಿಸು ; 
ಧ್ವಂಸಮಾಡು ; ಹಾಳುಮಾಡು : ಧರಣಿಯನೆಕ್ಕಲಿಕ್ಕಿ ದಿಗಧೀಶರ 
ಗಂಟಲನೊತ್ತಿ ಮೆಟ್ಟಿ ಭೀಕರಫಣಿಲೋಕಮಂ ಹಿಳಿದು ನಾಕಮನೋಡಿಸಿ 
: « »-ನೆಗಳ್ಮನಕ್ರಮಕಾರಿ ಜಿತಾರಿ ತಾರಕಂ (೧06. ೬-೩) : ಎಲೆ ಕಕುತ್ತ್ಮಜ 
ಕೇಳು ಲೋಕವ  ಹಿಳಿವಳಿದವಳಂದದಲಿ ಹಿಂದಣ ಬಲಿಯು ತಂಗಿ . . 
ಕಡುಗಲಿಯೆ ಗೆಲಿದನು ಶಕ್ರನ ನಳನು (ಕೊರರಾ. ೦-೦೦-೦೦); ಈ ಪರಿಯ 
ಲವನಖಿಳವರ-ನು ತಾ ಪಡೆದು ಸಂತಸದಿ ಸದ್ದ್ವೀರ್ಯೊಪಲಾಲಿತನಾಗಿ 
ಸಳಲಾವನಿಗಳನು ಹಿಳಿಯೆ: (ಕೋಗಯ- €-ಂ). ೪. ನಾಶವಾಗು, 
ಹಾಳಾಗಂ : ಮಳೆಗೆ ಹೆಚ್ಚಿದ ಧೂಳಿನಬ್ಬರವಳಿವವೊಲು ಎಜಯಾಸ್ತ್ರಹತ 
ಯಲಿ ಹಿಳಿದ ಕರಿನರತುರಗದೊಡಲರುಣಾಂಬುಧಾರೆಯಲಿ ಕಳಚಿತೀ 
ಕೆಂಧೂಳಿ (ಕುರ್ಶಾಕ.. ೨9-೩6). ೫. ಹೋಗಲಾಡಿಸು; ನಿವಾರಿಸು: 
ತುಳಿದನು ಭವಂಗಳ೨ ತೊಳದನು ತಮಂಗಳಂ ಹಿಳಿದ ಸಂಶಯಗಳಂ 
ತಳೆದ ಮೋಕ್ಷಂಗಳಂ (ರಕ್ಷಾರೀೋ. ೨೬-೦೪). ೬. ಕೊಲ್ಲು ; ಸಂಹರಿಸಂ: 
ಮೊಲೆಯನುಂಬಂದೊಬ್ಬ ದನುಜೆಯ ಹಿಳಿದೆವೊದೆದೆವು ಶಕಟನನು 
(ಕುನ್ಮಾಉ. ೦-೩೬); ಆಳಿವೆನೋ ಹದಿನಾಲ್ಕುಲೋಕವ ಹಿಳಿವೆನೋ ಹರಿ 
ಯಜಭವಾದ್ಯರ . . . ಎನುತುರಿಗೊಳುವ ₹ಡುಗೋಪದಲಿ ಕಿಡಿಕಿಡಿ 
ಯೋದನಸುರೇಂದ್ರ (ಕೊರರಾ. 6-೭-ಂ9)- ೭. ಕುಗ್ಗು; ನಿಸ್ಬತ್ತ ಹಗೊಳ್ಳು: 
ಹಿಳಿದ ಛಲದ ವಿಡಾಖಿಾ ಧೈರ್ಯದ ತಳಿದ ಭೀತಿಗೆ ಕಾಲುವೊಳಿಯಾದಳಿ 
ಮನದ ಭೂಪಂಲನಿರ ನನು ಕಂಡನು ಪಾರ್ಥ (ಕುವ್ಮಾರ್ರೋ. ೦8-೪): 
ಹಿಟ್‌: ೧: “ಹಿಐ. -ನಿರ್ದ್ವವಕರಣೇ (ಹಿಂಡು), ದಲನಾರ್ಥೇ ("ಸೀಳು' 
ಎಂಬರ್ಥದಲ್ಲಿ) ತುಳಂ" (ಕಮ) : ತಮಾಲಪಾದಪವಪಲ್ಲವವುಂ 
ಹಿಟ್‌ದೊಂದು ನಿರ್ವುಲೋಪಲತಲದಲ್ಲಿ ತದ್ರಸದಿನಾಗಳಿ ನೋಡಿ 
ನಿಜೋತ್ತರೀಯವಲ್ಕಲವಸನೈೇ ದೇಶಮನೆ ಸೀಳ್ದದಅಕೊಳ್‌ ಬರೆದಂ 
(ಉದಂಕ. ೩೬): ಕೂವಸಿಗಳಿುದೆತ್ತಿ ಕುತ್ತುವುದುು ಪಿರಿಯ ಗಾಣಂ 
ಳೊಳಿಕ್ಕಿ ಹಿಟಿವುದುಂ . . . ಉಕ್ಕಿನ ಒಓಡಿಗೆಗಳಿಂ ಪೊಡೆಸೆಂಡನಾಡು 
ವುದೇ (8ಾಂಠೀಕ್ವ- €-000 ಐ)- 

ಏಲಾದು ಪಿಂಡಿಸು - ಕುಗ್ಗಿಸು ; ದಂರ್ಬಲಗೊಳಿನಂ : ಜರೆ ನಿಜ 
ಶಕ್ತಿಯಿಂ ಪಿಟಂದು ದಿಂ(ಕಾಕಾಂ.ಹಿ೦]ಡಿಸದನ್ನೆಗವತಾತ್ಮ ದೇಹದೊಳ್ನರೆ 
ತೆರೆದೋಅದನ್ನೆಗಂ ಅರ್ಚಿಪುದರ್ಥಿಯಿಂ ಜಿನೇಶ್ವರನ: (ಸಮರ. 
0-008). ಒಲಿದು. ಪಂಡು, ಹಿಳಿದು ಹಿಂಡು-೧, ಅತಿಯಾಗಿ 
ಹಿಂಸಿಸಂ,- ನೋವುಂಟುಮಾಡಂ : ಈ ತೆಅದಿಂದಂ ನಿನ್ನಂ ಘಾತಿಸಿ 
ಬಿಡದಲೆದು ಫಿಟ್‌ಮ ಪಿಂಡಿದ ದುಃಖವ್ರಾತಮಿದ: ಮಗಳೆ ನಿನ್ನ 
ಪುರಾತನದುಷ್ಕರ್ವುವಿಟಬಕಟುಕಫಲಂಗಳ" (6೭ಫು. ೩-೩೮) : ಬಲವನರಿ 
ಭಟ ಸುಳಿದು ತುಳಿದನು ಹಳಿದು ಹಿಡಿದನು (80. ೩೬-೦೭) 
೨. ಬಲವಾಗಿ ಹಿಂಡು ; ಚೆನ್ನಾಗಿ ನುಲಿ; ಶಿರಿಚಿ ಹಿಂಡು: ಒಗೆದ ನಾದ 
ವೆಯ್ದಿದವರ ಪಾಪ ಓಡಿಹೋಗಲೊಗೆದ ಏಕನಷ್ಟೆಯಿಂದ 8ರಿಹಿ ಮುರಿ 


೫೬೪೧ 


ಪಿಟ್ಲು ವಿಗಾಮುಂಡ 


ಹಿಳಿದು ಹಿಂಡಿ ಮತ್ತೆ ಏಕನೆಭವನೆಂಬ ದಿಟದ ಬಿಸಿಲೊಳೊಣಗಿಸುತ್ತೆ ವಂಶ್ತೆ 
(ಕೋ. ರೇ. ೨3೩೩-00) ; ತಳಿತ ತಲೆಯೋಡಿನೊಳು ಶೋಣಿತಜಲವ 
ಕಾಸಿದರೆಳೆಯ ಕರುಳನು ಹಿಳಿದು ಹಿಂಡಿದರು (ಕಜ. ೨-೬0). 
ಹಿಳಿದುಕೊಳ್‌ ಎ (ರಸವನ್ನು) ಹಿಂಡಿಕೊಳ್ಳ : ದೋಸೆವದದಿ ಸೂಗಯಿ 
ಸುವ ಸಕ್ಕರೆಗಳೆಳನೀರ ಕುಯಿದಿಳುಪಿ ತಣ್ಣಸವಾದ, ತಾಣದೊಳಗಿರಿ 
' ಮಜುದಿನ ಮೊಗಳ ಕಳೆದು ನಿಂಬೆಯ ಹಣ್ಣಿನಾ ಹೊಸ ಹುಳಿಯ 
ಹಿಳಿದುಕೊಂಬುದು (ಸೂಕಕಾ. 3-೩0). [ದೇ.॥8 ತಮಿ.ವುಲ. ಪಿಟ್‌) 

ಪಿಟಿಿನೀರು (ನಾ). ಹಿಂಡಿದ ನೀರಂ: ಮಿಂದೊಲ್ಲಣಿಗೆಯೆ ಪಟ್‌ 
(ಶಾಕಾಂ. ಹಿಟ್‌] ನೀರಿಂದಂ ಕಾಲ್ಗಚ್ಚಿ ನೆಲದೊಳಿರ್ದಾ ಕೊಲಕೆನೀರಿಂದಂ 
ಪಾರ್ವರ ಮಡಗಣೂಬಂದಂ  ಶಪಿತೃತೆಷ್ಟಿಯಕ್ಕುಮೆಂಬರ್ಪೂರ್ವರಿ* 
(ತರುತ. ೦೦-೦೨೩). [ಪಿಲಾ 4 ನೀರೂ, ( ಏನೀ೦್‌)] 

ಪಟ್‌ಯಿಸು. ಪಿಲಿೌಿಸು, ಹಿಳಿಸು (ಕ್ರಿ). ಹಿಂಡುವಂತೆ ಮಾಡು ; 
ಹಿಂಡಿಸನಿ : ಇಕ್ನುಯಂತ್ರಂಗಳೆೊೊಳು ಕಡಿದು ಪಿಚಾಯಿಸಿಯುಂ (ಜಾತ: 
೩೦೬)- ಪಿಟೌಸು : ದಿನಂತರಸಂತ್ರು ಕಣಾಕಾದಿಗಳಪ್ಪ ಇಕ್ಷುಯಂತ್ರದೊಳಿಕ್ಕಿ 
ಪಿಬಸಸುತ್ತ್ತಿಂ (ಅತು. 0೦-90 6). ಹಿಳಿಸು: ಕೆಎಳಲಿನ ಸರಗಳು . . - 
ಹೃದಯದಲ್ಲಿ ನರ್ತಿಸುತ್ತಾ ಬಗೆಬಗೆಯ ರಸವನ್ನು ಹಿಳಿಸುತ್ತಿವೆ (ಗೋಳೂ- 
೪ ಮುನ್ನುಡಿ). [ ಪಿಟ -ಇಸ್ಮು) 

ಪಟೀಲ್‌, ಪಳಿಲ್‌ (ಕ್ರಿ). ಕೈಯಿಂದ ಬಿಡು, ಎಸೆ : “ಬ(ಖ)ಟೀಲ್‌... 
ಹಸ್ತೋನ್ಮ್ಮುಕ್ರೌ” (ಕಐರಾ..ಳು). ಹಿಳಿಲ್‌ : “ಏಳಿಲ್‌_ಹಸ್ತ್ವೋನ್ಮುಕ್ಕ್‌ 


(ಕೈಯಿಂದ ಬಿಡು)” (ಕಠುರಾ) ಔ ಇಲ್ಲಿ ಶಬ್ದರೂಪ ನಿರ್ಧಾರವಿಲ್ಲದು 
ದರಿಂದ ಎರಡಂ ರೂಪಗಳನ್ನೂ ಸೂಚಿಸಿದೆ. (21 
ಪಿಟಿಸು ' ಪಿಲಿಯಿನಂ ' ನೋ. 


ಪಿಲ್ಮಕುಅಕಿಕ್ಕಿ " ಪಿಟ್‌ಕುಮುಕ್ಕಿ ' ನೋ. 

ಪಿಟಕ್ಕಿಕುಜುಕ್ಕಿ, ಪಿಟ್ಕ್‌ಕುಜ್‌ಕ್ಕಿ (ನಾ). ಒಂದು ಸ್ಮಳದ ಹೆಸರು: 
ಅರಕೆಆ್‌ಯ ಪಿಬಕ್ಕಿಕುಟುಕ್ಕಯೊ . . . ಪೊಲ ಮೇರೆ (ಕ್ಕು. 6699, 
9೬-೩೬ ; 806). ಪಿಟಕ್ಕೆಕುಅೌಿತ್ತಿ : ಸೀಯಮ:ಗಲದ ವೊಲ ಮೇರೆ 
ಇಸಾನದ ದೆಸೆ ನಡುಗಲ್ಲೆ ಅಮ್ಬಲತಿಣ್ಣೆಯಿನ್ತೆಂಕಾಯ* ಪೇರೊಟಸ್ವಿಯೆ 
ಅರಕೆಆ*ಯೆ ಪಿಬಕ್ಕೆಕುಅಕಿಕ್ಕಿಯೆ 
` ಪುಲಿಕುಜುಕಿ ' ಪರಾ. 

A ಪಿಟ್ತುವಿ 'ಪೃಥುವಿ' ನೋ. 

ಪಟ್ಟು ವಿರಾಜ್ಯಂಗೆಯ್‌ (ಕಿ). ಭೂವಿಂಯನ್ನು ಆಳು ; ರಾಜ್ಯಭಾರ 
ಮಾಡಂ : ಸ್ಮಸ್ತಿಶ್ರೀಚತ್ಕವಾಕೃಪೆವರ್ಕ್ಮಾಡಿ ಪಿಟ್ತುವಿರಾಜ್ಯಂಗೆಯೆ (೪. 
೪ (8), ಶಿರುನು. ೩೦೩ ; ಸಂ. ತಿನೆಡು ತತ). 

[ ಏಿಬ್ಬುವಿ (ಆ ಪೃಥುವಿ) 4+ ರಾಜ್ಕಂಗೆಯ* ] 

ಪಿಬ್ದುವಬ್ಬೆ (ನಾ). ಒಬ್ಬಾಕೆಯ ಹೆಸರು: ಕೋಸಿಗವಳ್ಳಿಯ 
ಕ್ಗೂಮ್ಮಂಗ ಪಿಟ್ದುಎಬ್ಬೆಗಂ ಪುಟ್ಟಿದ ಕನ್ನಯ್ಕನ* (ಎಳ. vr, ತೊರ. 
೪೪-೬ ; 971)- [ ಏಟ್ಟುವಿ (“ಪ್ಸಥುವಿ) + ಅಬ್ಬೈ ] 

& ಹಿಟ್ಟುವಿ 'ಪೃಥುವಿ' ನೋ. 

ಪಲ್ಲು ವಿಗಂಗ (ನಾ). ಒಬ್ಬಾತನ ಹೆಸರು : ಸ್ವಸ್ತಿ ಆಸಗ ಗಂಗಯನ 
ಮಂಗ: ಪಿಟ್ಟುವಿಗಜ್ಬಂ ಭಿಟ ಸ್ತಿತಿ (ಎ೪.111(2), ನಂತಿನ. 3೦8-೨; 9ಕೆಯ ಶಕ). 

[ ಪಲ್ಲವಿ (.ಪೃಥುವಿ) -- ಗಂಗ] 

ಹಟ್ಟು ವಿಗಾಮುಂಡ (ನಾ). ಒಬ್ಬಾತನ ಹೆಸರು: ಸಂಗಮದ 
ಪೊರ್ಮಾನಡಿಗಾಮುಣ್ಣರಂಂ ರಣವಿಕ್ರಮಗಾಮೂುಣ್ಧರಂಂ' . . » 
ಪಿಟ್ಟುವಿಗುವುಣ್ಣರುಂ ಪೆರ್ವ್ವಯಲ ಕೆಟಿರುಂ ತನನ್ಹಾಕರುಂ ಕೊಳನೆಲ್ಲೂರ 
ಸಾಲತ್ಮ್ತೆರುಂ ವಾರದರುಂ ಎನೆವ್ಯರು ನರಸಾಕ್ಷಿ (ಆಳೆ. 1೪, ಎಕೊ. 
೬೦-೬೦; ಸು- 890). [ ಖಬ್ದುವಿ ( ಎ ಪೃಥುವಿ) + ಗಾಮುಂಡ ] 


(ಎಳೆ. (8). 5ಕ್ಕಲ. ೦೦೩೬-೬೬ ; 80) 
[ ಪಟಕ್ಕೆ ೪ * ಕುಣುಕ್ಕಿ (ಕುಲುಕಿ) ] 


ಹಿಟ್ಟು ವಿಪತಿ 
೧ಎ 


ಪಿಟ್ಟು ವಿಷತಿ “ಪೊಡವಿಪತಿ' ನೋ. 

ಪಬ್ಲುವೆಯ್ಯ (ನಾ). ಒಬ್ಬುತನ ಹೆಸರು: ಚೋಬರ ಪಿಲ್ತುವೆಯ್ಕ 
ಪೆರ್ವ್ವಳ್ಳಿಯ ತುಟುಗೊಳೆೊಲ್‌ ಸ್ವರ್ಗಸ್ಥನಾದಂದು (ಎಳ. ೩1, ಕೊಳಲ್ಲಿ. 
೪8-೬; 977) [ವಿಟ್ಟುವಿ (ಎಪ್ಪಧುವಿ) ೬ ಎಅಯ್ಯ] 

ಪೀ (ನಾ). ಹೇಲು; ಮಲ: (4): 

[ದೇ.॥ ತಮಿ. ಮಲ. ತುಳು. ನಾಯ್ಕಿ. ಹರ್ಜಿ. ಗಡಬ. ಪೀ; ತೆಲು. 

ಪೀಯಿ, ಪೀಯ್ಕಿ ; ಕೋಲಾ, ಪಿಯಾ] 

ಪೀಳಜಾಲಿ (ನಾ). ಒಂದು ಬಗೆಯ ಜಾಲಿ: ಪೀಕದಾಲಿ, ಶಂಬಟೆಡಾಲಿ 
(ಮೈಔಗ- ೦-03)- [ಪೀಕ + ಜಾಲ್ಮಿ] 

ಪೀಕದಾಣಿ `ಪೀಕದಾನಿ' ನೋ. 

ಪೀಕದಾನಿ. ಪೀಕದಾಣಿ, ಪೀಕುದಾನಿ (ನಾ). ಉಗುಳುವ ಪಾತ್ರೆ; 
ಥೂಕದ: ನಿ; ಪಡಿಗ: ಹಾಸಿಗೆಯ ಕಾಲಂದೆಸೆಯಲ್ಲಿ ಬೆಳ್ಳಿಯ ಪತದ್ಧ ಹ 
(ಪೀಕದಾನಿ) ಇಡಲ್ಬಟ್ಟೆತ್ತು (ರಾ. ೪೦); ರಾಜನ ಎಡಗೈಯಲ್ಲಿ ಚಿನ್ನದ 
ಪೀಕದಾನಿ ಇತ್ತೂ . ತಾಂಬೂಲವನ್ನು ರಾಜ ಅದರಲ್ಲಿ ಉಗಿಯು 
ತ್ತಿದ್ದ (ಕ್ರಕಾ3- 21, ೨03): ಪೀಕದಾಣಿ: ಐುಚ್ಚರ. ದಾಣಿ, ಗುಲಾಬ 
ದಾಣಿ, ಪೀಕ__ದಾಣಿ, ಅತ್ತರ__ದಾಣಿ, ತಬಲ __ಜಿ._ದಾಣಿ ಈ ಮೊದ 
ಲಾದವುಗಳಲ್ಲಿ ಕಂಡುಬರುವ ಪ್ರತ್ಮಯಗಳೂ "ಪಾರಸಿ" ಆಗಿವೆ ($m. 
9೬೬). ಪೀಕುದಾನಿ : ಮಗ್ಗುಲಲ್ಲಿರುವ ಪೀಠಕಂದಾನಿಯೊಳಕ್ಕೆ ಉಗಿಯುತ್ತಾ 
(೬ತೆರೊ. ೦)- 
[+ ಹಿಂ. ಪೀಕದಾನ್‌, ಮರಾ, ಪೀಕದಾನಿೀಃ, ಪೀಕದಾಣೀ 1] 

ಪೀಕಲಾಟ, ಪಿಕಲುಟ (ನಾ). ೧. ಪೇಚು; ತೊಂದರೆ ; ಪೇಚಾಟ; 
ಒದ್ದಾಟ : ಕಾಕತಾಳದಂತೆ ನಿನ್ನ ಮಾತು ತಾಂ ಲೋಕದಲ್ಲಿ ಸಿದ್ಧ 


ಮೊಂದು ವೇಳೆಯ ಪೀಕಲಾಟಮೆಯ್ಲೆ ಬರ್ಕುಮಾಗಳೀ ಪೋಕು 
ನಿನ್ನವಲ್ತೆ ಸರ್ವಭೂವಿಯೊಳ್‌ (ತಾಉಿಸ್ಕ. 1೪-08-90); ಇವರಿಗೇನು 
ಬಂದಿತಪ್ಪ ಅಂತಹ ಪೀಕಲಾಟ! (ಮುಂಗಾಶ್ರ. ೩6). ವ. ಜಗಳ ; (9), 


ಪಿಕಲಾಟ : ೧. ಹೊಟ್ಟೆಗಿಲ್ಲದಿದ್ದರೂ ನಿಮ್ಮ 'ಏಕಲಾಟ' ಇದ್ದೇ 
ಇದೆ (ಇಗುಲ. 00); ಇದು ನನನು ಕಂಡ ಪಿಕಲಾಟ | (ಕೈಂ3೪. ೦೬): 
ಪೀಕಲಾಟಕ್ಕಿಟ್ಟುಕೊಳ್ಳು ಎತಂಂಬ ಇಕ್ಕಟ್ಟಿನ ಪ್ರಸಂಗವಾಗಂ : 
ಅಧಿಕಾರಿಗಳಿಗೆ ಪೀಕಲಾಟಕ್ಕಿಟ್ಟುಕೆ ೊಂಡಿತು (ಆಗಿ. 09): ತರಗತಿಯಲ್ಲಿ 
ಪ್ರಶ್ನೆ ಕೇಳಿದಾಗ ಪೀಕಲಾಟಕ್ಕಿಟ್ಟುಕೊಳ್ಳುತ್ತದೆ (ರರು. ೪೬). 
[ಆ ಪೀಕ್ಕು- / ತೆಲು. ಪೀಕಲಾಟ] 
ಹೀಕಿಸು (ಕ್ರಿ) (ಹಣ ಮೊದಲಾದುವನ್ನು) ಬಲಾತ್ಕಾರದಿಂದ 
ಕೊಡುವಂತೆ ಮಾಡಂ,-ತೆಸುವಂತೆ ಮಾಡಂ : ಈ ದಿವಸ ಸಿನಿವಾಕ್ಕೆ 
ಅವನ ಕೈಯಿಂದಲೇ ದುಡ್ಡು ಪೀಕಿಸುತ್ತೇನೆ (ಊ9). [ಪೀಕು, 4-ಇಸದ್ಠಿ] 
ಪೀಕ್ಕು (ಕ್ರಿ). ೧. ಹೊರಕೆ ಎಳೆ,-ಜಗ್ಗು : ಚತ:ಷ್ಟಾದಿಗಳನೈದೆ ಬಿಡೆ 
ಸಿಡಿಲ ಬಳಗದಂತಾರ್ದು ತಾಕಿದವು ಘುಡುಘುಡಿಸಿ ಪೀಕಿದವು ಕಿಟಿನಿಕರ 
(ಕರಕ. ೨೦-೩೦). ೨. (ಕೂದಲು ವ(ಂಂತಾದಂವನ್ನು ಎಳೆಯುವುದ 
ರಿಂದ) ನೋವಾಗು, -ಅಳ:ಕಂ : ಕೂದಲಿನ ಸಿಕ್ಕು ಬಿಡಿಸುವಾಗ 'ಪೀಕಂ 
ತ್ತದೆ (ಊಂ). ೩. ಆವರಿಸು ; ಆಕ್ರಮಿಸು: ಭುವರಲೋಕವ ತಃಕಿ 
ನಾಲ್ವೆಸೆ ಸುವರಲೋಕವ ಪೀಕಿ ಖಶಿಯಿಂ ಕವರಿ ಬ:ಹಲೋಕನನು ಧಟ್ಟಿಸ 
ಒನೆರ ಲೋಕ೭ನು ಕವಿದು ತಪಲೋಕಕ್ಕೆ ನಿಲುಕಿತು ಕವಕವಿ ನೆರೆ ಸತ್ಯ 
ಲೋಕಕೆ ಶಿವವ೭ಹಾದೇವೆಂದು ಶೋಣಿತಬೀಜಸಂತಾನ (ಅಂದಿ. ೪೨-೪೩). 
೪. ಹೊರದೂಡು; ಬಹಿಷ್ಕರಿಸು : (೪). ೫. ಕಷ್ಟಪಡು; ಹೆಣಗು : 
ಸಾಕು' ರೆಣಸುಖವೆಂದ: ಮಿಕ್ಕಿನ ಲೋಕಪಾಲರು ಹರಿಭವಾದ್ಕರು ಪೀಕಿ 
ರಂಗದ ಕುರಿಗಳಾದರ: ಏಳರ ತೊೋಟಿಯಲಿ (೪0೦೨. ೪೨-೩೯). ೬. 
(ಹಣ ಮೊದಲಾದುವನ್ನು) ಬಲವಂತದೀದ ಕೊಡು,-ತೆರು : 


೫೬೪೨ 


೩6 


20 


30 


ಷಪೀಚ್ಮು 


ಅವನೂ ಪಂದ್ಯದಲ್ಲಿ ಸಾೋತುದರಿಂದ ಹತ್ತುರೂಪೂಯಿಂಗಳನ್ನು ಪೀಕ 
ಬೇಕೋಯಿತು (ಕೂತಿ).  ಪೀಕಿಸಂ? ಪರಾ. 
(ದೇ-॥ ತೆಲು. ಪೀಕು ; ನಾಯ್ಕಿ. ಪೀಕ್‌] 

ಪೀಕ್ಕೂ (ನಾ). ಬೆಳೆ; ಪೈರು: ಮೊನ್ನೆ ರೈತರು ಪೀಕನ್ನು ಮನೆಗೆ ತಂದು 
ಹಚ್ಚಿದರೆ (ಅಕಿಹಾ. ೩೦) : ನನ್ನ ಮಗನಿಗೆ ಮಠದ' ಭೂಮಿಯಲ್ಲಿ ಬೆಳೆದ 
ಎಲ್ಲ ಪೀಕು ಸಲ್ಲತಕ್ಕದ್ದು (ಕುಠಕೆ. ೬೬). 

[+ ಹಿಂ. ಪೀಕು ಎ ಚಿಗುರು : ಮರಾ, ಪೀಕ್‌) 

ಪೀಕುದಾನಿ ಪೀಕದುನಿ' ನೋ. 

ಪೀಕೆ (ನಾ). ಬಾಣದ ಗರಿ: ಇಅುಬಿನೆೊಳು ಸಿಕ್ಕಿತಿದೆ ಬಲುಗಜಂ 
ನೋಡೆನುತ ಪೀಕೆಯಿ: ಸನ್ನೆಗೆಯ್ದ . . - ಪರಿಚರರೆ ನುಡಿವುತಿರ್ದರ್‌ 
(9859. ೨೩-೦೬). [-ಆಹಿಳ್ಳು] 

ಪೀಚೆ (ನಾ). (ಆಲಂ) ಸಣ್ಣ ಮನುಷ್ಯ ಕ 
ಕ್ಷಂದ ೫; ಭೂಚರರ ಗೋಚರರಗೊಳಿಸದಸುರಾನ್ಕೈಯದ ಪೀಚನಲ್ಲ 
(5ನರು:. ೩೫-೦). [ವೀಚ್ಮು -- - ಅ] 

ಪೀಚೆಕತ್ತಿ (ನಾ). ಚಿಕ್ಕ ಕಠುರಿ; ಕಿರಂಗಶ್ತಿ : ನೀನು. - - ನಡುವಿಗೆ 
ದಟ್ಟಿಯನ್ನೂ ಬಿಗಿದು ಪೀಚೆಕತ್ತಿಯನ್ನು ಸಿಕ್ಕಿಸಿಕೊಂಡು ಬಂದೆ (ಪಡೆಉ. 11. 
9083) । ದಟ್ಟಿಗೆ ಪ:ಚಕತ್ತಿಯನ್ನು ಸಿಕ್ಕಿಸಿರಲಿಲ್ಲ (ಹುಲಹಾ. 8). 

[ಆ ಪೀಚು 4 ಕತ್ತಿ. / ತಮ. ಪೀಚ್ಚಾಬ್ಯತ್ತಿ. ಪೀಚ್ಚಾಕ್ಕತ್ತಿ : 
ಮಲ. ಪೀಚ್ಚಾಜ್ಯತ್ತಿ] 

ಪೀಚಲು (ನಾ). ಚೆನ್ನಾಗಿ ಬೆಳೆಯದಿರುವುದಂ ; ಬಡಕಲು: ಪೀಚಲಂದ 
ಸರಳವಾದ ಉಡುಪಿನ ಚಿಕ್ಕ ಮನುಷ್ಮನೊಬ್ಬನು . . . ಬಳಲಿದ ಕಣ್ಣು 
ಗಳಿಂದ ನೋಡುತ್ತಿದ್ದಾನೆ (ಮಳೆವಾ. ೦). 

[ ಪೀಚ್ಯು + -. ಅಲು («ಎ « ಅಲ್‌) ] 

ಪೀಚಾಡಿ " ಪಿಚಾಡಿ ' ನೋ. 

ಪೀಚಾಳು (ನಾ). ಸರಿಯಾಗಿ ಬೆಳೆಯದ ವ್ಯಕ್ತಿ; ಸಣಕಲು ಮೈಕಟ್ಟಿ 
ನವನು: ಪೀಚಾಳೊಬ್ಬ ತನ್ನ ಕವಲುತೋಕೆಯ ಅಂಗಿಯನ್ನು ಕಳಚಿ 
ಬಿಸಾಡಿ ಬಿಕ್ಕುತ್ತ ಬಂದು ಅವಳನ್ನು ಬಿಗಿದಬ್ಬಕೊ:ಡನು (ಕ್ರತಕು. ೩೨೩). 

[ವೀಚ್ಮು 3- ಆಳ್ಕು (ಆ ಆಳ್ಕ್‌)] 

ಪೀಚು; (ಕ್ರಿ). (ದ್ರವ ಪದಾರ್ಥಗಳನ್ನು) ಪಿಚೆಕಾರಿ, `ಜೀಕಳಿ ಮೊದ 
ಲಾದುವುಗಳಿಂದ ಚಿಮ್ಮು, _ಚಂರುಕಿ ಬಿಡು : "ಪೀಚುಗೊಳವಿ » 
ಪರಂ. (ದೇ. ॥ ತವಿಿ. ಪೀಚ್ಚು. ಪೀರ್ಚ್ಗು ; ಮಲ. ಪೀಚ್ಚು) 

ಹೀಚು, ಪೀಚೆ, ಹೀಚ್ಛು (ನಾ). ೧. ಸಣ್ಣದಾಗಿರುವಿಕೆ : ಸರಿಯಾಗಿ 
ಬೆಳೆಯದಿರುವಿಕೆ : (೪). ೨. ಬಡಕಲು ; ಸಣಕಲು: ಅವರೆ ಮಗು 
ತುಂಬ ಪೀಚು (ರೂಂ). ೩. ಶೀರ ಎಳೆಯ ಕಾಯಿ; ಮಿಡಿ: 
“ ಪೀಚೆನಲೈರೆಕೆಮದು ಮಿಡಿಗೆ” (ಕಡೆ. ೬೬): ಚಿಗುರೆಲೆ ಪೀಚು ಕಾಯ್‌ 
ಬಲಿತ ದೋರೆಗಳುಂ ಳಿವಣ್ಗಳಾಗಳುಂ ಸೊಗಂರಿುಸೆ (ಡಾಲಸ್ಮ. 6-0-6) 
(ಗು). ೪. ಸಣಕಲಾದ; ಬಡಕಲಾದ : ದುಗುವಿಗೆ ರಿಕೆಟ್ಸ್‌ ತರಹ 
ಆಗಿರುವಂತಿದೆ; ತುಂಬಾ ಪೀಚುಮಗು (ಶಿದೆನೆ. 0೨); ಲೇ ಯಂ: ಳಿ ಪೀಚು 
ಪುನುಷ್ಕನೊಬ್ಬ . . - ತಮಗೆಲ್ಲ ನಿಷ್ಕಾರಣವಾಗಿ ಕಠಿಣಹಿಎಸೆಯಾಗು 
ತ್ತಿತ್ತೇದು ಹೇಳಲಾರಂಭಿಸಿದನು (ಪುತಕು. ೨೩೫). ಪೀಚೆ : ೨. "ಅದೇನೂ 
ಪೀಚೆಯಲ್ಲ; ಸರಿಯಾದ ಎತ್ತ ರವೆ” ಎಂದು ವರ್ತಕ ಉತ್ಸಾಹದಿಂದ ನೆಕ್ಣು 
ದೋವ್‌ಟಿ ಕಿವಿಯಲ್ಲುಸುರಿದನೆಕ (ಫ್ರನಕು 66), ೪. ಆ ಪೀಚೆ 2.ನನುಷ್ಯ ನಿರಾಶೆ 
ಯಿಂದೆ ಚೀರಿದನು (ನಕು ೨೩೫). ಹೀಚು : ೩. “ಎಳೆಗಾಯಿ ಮಿಡಿ ಹದಿರು 
ಹೀಚು” (ಕಬ್ಮಮಂ. ೨೩) ; ಬೀಜಕೆ ಬಿಡುವುದ ಹೀಚಿನೊಳಖಳಿಯೆಂಬ:ದೀ 
ಜಗದೊಳಗುಳ್ಳ ಗಾದೆ (ರರಕ. ೨೫-೪೬); ವೃಕ್ಷದ ಬುಡಕ್ಕೆ ನೀರನೆರದಲ್ಲಿ ಆ 
ಉದಕಸಾರವು ಎಲೆ, ಹೀಚು, ಕಾಯಿ ಹಣ್ಣ್ಮೂುಗಳೊಳಗೆಲ್ಲ ವೆ:ಧಿಸಿಕೊಂಡಿರುವ 


ಅಲ್ಪನಾದವನು ; 


ಹೀಚುಗಡ್ಡ 


ಹಾಗೆ (ರೋರೂ. 00-9೩9 95): ಹಣ್ಣಿನ ಗುಣವೆಲ್ಲ ಹೀಚಿನಲ್ಲಿ 
(ರಾರ. 09). (ನಂ). ೫. ಸಣಕಲು ವ್ಯಕ್ತಿ; ನರಪೇತಲ : 
ನಿನ್ನ ತಮ್ಮ ಹೀಚೇನೂ ಅಲ್ಲ. ನೋಡುವುದಕ್ಕೆ ಇಪ್ಪತ್ತೈದು ವರ್ಷದ 
ಆಳು (ಕಾಂಕಕಾ. 090). ೬. (ಆಲಂ) ಅನಂಭವವಿಲ್ಲದ ವ್ಯಕ್ತಿ: 
ಇದಕ್ಕೆಲ್ಲ ಕತೆ ಬರೆದ ಹೀಚುಗಳ ಅಮೋಘವಾದ ಅಪರಿಮಿತ ಆಜ್ಞಾನವೇ| , 
ಕಾರಣ (ಮುತೋಶಂ. ೦೨೮). [ದೇ.8 ಮಲ. ಪೀಚ್ಚ) 

ಪೀಚುಗಡ್ಡ (ನಾ). ಸರಿಯಣಗಿ ಬೆಳೆಯದ ಗಡ್ಡ; ಕಂರುಚಲುದಾಡಿ : 
(9. [ಪೀಚು 4 ಗಡ್ಡ] 

ಹೀಚುಗೊಳವಿ (ನಾ). ಪಿಚಕಾರಿ; ಜೀಕಳಿ; ಜೀರ್ಕೊಳವೆ : (೪). 

[ಪೀಚ;, + ಕೊಳವಿ (ಆ ಕೊಟವಿ)] 

ಪೀಚೆ " ವೀಟ್ಮೂ' ನೋ. 

ಪೀಠ (ನಾ). ೧. (ಕಂಳಿತಕೊಳ್ಳಲು ಮಾಡಿದ) ಮಣೆ; ಆಸನ ` 
“ ವಿಷ್ಟರಂ, ಪೀಠಂ, ಆಸನಂಈ ೩ ಮಣೆ” (ಪರಾಯ. ೩೨-089) , 
“ ಅಸಂದಿ ವಿಷ್ಠರಂ ವೇಶ್ರಾಸನೆಕಂ ಪೀಠವರಾಸನಂ ಪೆಸರಿಂ " (ಶತ್ತುಳೋ. 
೪-೨8). ೨. ದೇವರ ಪ್ರತಿವೆಂಯನ್ನು ಇಡಂವ ವೇದಿಕೆ : ಎಸೆವ, 
ಪೀಠವನಿಳಿದು ರುದ್ರಾಣಿ ಬೆಚ್ಚರದೊಳ್ಳೆತಂದು ಕೆಯ್ಯ ಬಾಳಂ ಪಿಡಿದು 
. . : ಎರಡು ವರವನಿತ್ತ ಪೆನೆಂದಳು (ಕೈಖಳಾ. ೩೦-೩6). ೩. ದೇವರ 
ಮುಂದೆ ನೈವೇದ್ಧ. ಬಲಿ ಮೊದಲಾದಂವುಗಳನ್ನು ಇಡಂವ ವರ್ತು 
ಲಾಕಾರದ ವೇದಿಕೆ: « ಬಲಿಪೀಠ ' ಪರಾ. ೪. ತಳಪಾಯ; 
ಬಂನಾದಿ ; ಅಡಿಪಾಯ. ೫. ಗಂರಂಗಳು, ಸ್ವಾಮಿಗಳು, ಅರಸರು|೩೦ 
ಮೊದಲಾದವರ ಗದ್ದುಗೆ, -ಅಧಿಕಾರಸ್ಕಾನ : ಪೀಠ ಮೂಢಗೆ 
ಹೊಲ್ಲ ಕೀಟ ನಿದ್ದೆಗೆ ಹೊಲ್ಲ (ಸರ್ವ. ೫೩0); ಪೀಠ ಒಕ್ಕಿದರೂ ಕಾಟಕತನ 
ಬಿಟ್ಟುನೆಯೇ ? (ಣರ). ೬. ವಿದ್ಯಾಕೇಂದ್ರ ; ವಿದ್ಯಾಕ್ಷೇತ್ರ : 
ಮಯೂರಶರ್ಮನು ಮ್ಯಾಸಂಗ ಮಾಡುತ್ತಿದ್ದುದು ಈ ಪೀಠದಲ್ಲಿಯೇ 
(ಕರಾ. ೩). "ವಿದ್ಯಾಪೀಠ ' ಪರಾ. ೭. ವಿಶೇಷ ಅಧ್ಯಯನಕ್ಕಾಗಿ 
ಗೊತ್ತುವರಾಡಿರುವ ಒಂದು ಅಧಿಕಾರ, -_ಪ್ರಾಧ್ಕಾ ಪಕಸ್ಥಾನ : ಜೈನ 
ಶಾಸ್ಥಾಭ್ಯಾಸಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಪೀಠವಿದೆ 
(6.9). [ಸಂ.] 

ಹೀಠಕ (ನಾ). ೧. ಆಸನ; ಮಣೆ. ೨. “ಸ್ಥಾನ” (69. ಕೋಕ): ಅಂತೆ 
ಜನನೀಜಠರಪೀಠಕ[ಶಾಕಾಂ. ಪಿಠರ)ಮನೆಯ್ದ್ಹನೋರಂಶಿದುಂ ಪರಮಾರ್ಥ 
ಮಕ್ಕುಂ (ಆಕಾಶ. 9-೪-೬೦). ೩. [ನಾಟ್ಯ] ನೃತ್ಯದಲ್ಲಿಯ ಒಂದಂ 
ಭಂಗಿ : ಕಾಲುಗಳು ಪೀಠಕದಲ್ಲೇ ನಿಂತಿರಬೇಕು .- . . ಅವು ನೇರಾಗ 
ಕೂಡದು (ಎಣ್ಮಮಾ. ೦೩೭). [ಸಂ.] 

ಪೀಠಮರ್ದ (ನಾ). [ಕಾವ್ಯವಿರಾ] ಶೃಂಗಾರವಿಷಯಗಳಲ್ಲಿ ನಾಯಕನಿಗೆ 
ಸಹಾಯಕರಾಗಿ ಬರಂವ ನಾಗರಕ, ವಿಟ, ವಿದೂಷಕ ಮತ್ತು 
ಏಪೀಠವಂರ್ದ ಎಂಬ ನಾಲ ರಲ್ಲಿ ಒಬ್ಬ; £ ಕೋಪಗೊಂಡ ನಾಯಕೆ 
ಯನ್ನು ಸಂತೈಸಂವುದರಲ್ಲಿ ನಿಪುಣನಾದವನು : ಒಡನೊಡನೆ 
ಪೊರೆದು ಕುಳ್ಳಿರ್ದೆಡೆಯೊಳ್ತಂದೇಅಲಿಕ್ಕಿ ಕಾಲ ಪಿಡಿದೋಗಡಿಸದೆ 
ಮಿದಿಮಿದಿದಟಿತ್ತಿಯನೊಡರಿಸುತಿರ್ಪವನೆ ಪೀಠಮರ್ದನೆನಿಕ್ಕುಂ (ಕೃಂಗಾರ, 
೪-೦೨), ಮಗುಳ್ಳು ಸರಸೋಕ್ತಿಗಳ ವಿರಚಿಪಂ ನಾಗರಿಕನಂತೆ ಪೀಠಮರ್ದನ 
ಪಾಂಗಿನಿಂ (ಅಕಾಶ. ೪-೩೬-೩೬). [ಸೆಂ.] 

ಹೀತಮರ್ದಕ (ನಾ). * ಪೀಠವಂರ್ದ : ತನ್ನಂ ಕಾಣಲೊಡಮಟಾದು 
ನುಡಿಯಿಸಿ ಮೆಚ್ಚಿ ಮೇಳದ ನಾಗರಿಕವಿಟವಿದೂಷಕಪೀಠವಮುರ್ದಕರ್ಕಳ್ತೆರಸು 
° . * ಹೊಳೆಗೇರಿಯೊಳಗನೆ ಬರ್ಪ್ರದುಂ (ತಂತಠಾ. ೪-೬೯ 5); ದೀನಜನತಾ 
₹ಲ್ಹಾಂಘ್ಯಪಂ ನಾಗರಕವಿಟವಿದೂಷಕ ಪೀಠಮದರ್ದಾರ್ಕಳ್ವೆರಸು . . . 
ಬರ್ಪೊಂ (ಕಾಂತಿತ್ರ.: 6-೬೨ ಕ); ಪೀಠಮುರ್ದಕ ಎಟ ಚೀಟ ವಿದೂಷಕರೆಂದು 


80 


40 


46 


೫೬೪೩ 


ಹೀಡ 


ವಖಂ ವೇಟ್ಮವರಲ್ಲಿ ರಾಜನಿಂದಣಮೆ ಕಿಣಿದಾದ ಗುಣವಂತಂ ಶನಸ್ಮಪನ 

ಪೀಠಮನಣಕಿವುತ್ತೊತ್ತಿ ಕುಳ್ಳಿರ್ಪುದಟಂ ಪೀಠಮರ್ದಕಂ (65ರ. ೩-೪೩ 6). 
[ಸಂ.] 

ಪೀಠಮರ್ದನ (ನಾ)- - ಪೀಠವಂರ್ದ : ಎಸೆವ ನಾಗರಿಕ ಎಟ ವಿದೂಷಕ 

ಪೀಠಮರ್ದನ ನಟ ಗಮಕಿ ಗಾಯಕರು ಮಿಗೆ ಸಂಕಟಿಸಿ ಮೆಜ್‌ದರು 

ಚಪ್ಪರದೆೊಳು (ಕರಕ. ೬-೩೬) : ಮೂಡಲದು ವಿಟನಿಂಗೆ ಬಡಗಲದು. 

ವಿದುಷಕಗೆ ಪಡುವಲದು ನಾಗರಿಕಗಂ ತೆಂಕಲದು ಪೀಠವಾರ್ದನಗೆ (ತನ್ನ. 


೦೬೩೦). (ಸಂ. 
ಪೀಠವರ್ಧನ (ನಾ). ಎ ಪೀಠಮರ್ದ : ಪೀನಕ್ಷು ರಕ್ತಕರ್ದಮನೂನ 
ಸುಗಂಧಾಧಿಕಾರಮುರ್ದನಕುಶಲಂ ತಾನಿಂಗಿತಜ್ಞನುಂ ವಿಜ್ಞಾ; ನಹಿತಂ ಶೌಟಿ 


ಪೀಠವರ್ಧನನೆನಿಕುಂ (ಶುರಶಿ. ೦೦-೪೦) ; ಮನುವಾರ್ಗಿ ಪರಹಿತಾವಾ 
ಸತ್ಯವಾಣಿ ಸ ಸಜ್ಜನನೆನಿಪ ಪೀಠವರ್ಧನನೊರ್ವ ಕೆಳೆಯಂ (ಇತತ. 
೪-4) : ವಿಟವಿದೂಹಕಪೀಠವರ್ಧನರೆಂದೆಂಬ ನಟನೆಯ ನಾಗಲಿಕರಿಗೆ ಘಟಕ 
ಕಾಮನು ಕಾವಲಿರಿಸಿದನೆಂಬಂತೆ ಕುಟಿಲಾಕ್ಷಿಯರ ಮೊತ್ತವೆಸೆಯೆ ಅ. 
೩-೪೪). (ನವ ಪೀಠಮರ್ದನೆ] 
ಪೀಠಾಧಿಪತಿ (ನಾ). ಮಠದ ಅಧಿಕಾರವನ್ನು ವಹಿಸಿಕೊಂಡ ವ್ಯಕ್ತಿ; 
ಪೀಠಾಧಿಕಾರಿ:; ಜಗದ್ಗಾರು : ಮೊನ್ನೆ ಶಿವಗಂಗೆಯ ಪೀಠಿಂಧಿಪತಿಗಳ 
ಉಪನ್ಮಾಸವಿತ್ತು (ಕೂತಿ). [ಸಂ.7 
ಪೀಠಿಕಾಪ್ರಕರಣ (ನಾ). ಆರಂಭದ ಘಟನೆ : ಧರೆಗವತರಿಸುವ 
ಲಕ್ಷ್ಮೀವರನವಶಾರಕ್ಕೆ ಪೀಠಿಕುಪ್ರಕರಣದಂತಿರೆ ಬಂದನಂತಭೋಗೀಶ್ವರನಾ 
ದೇವಕಿಯ ಗರ್ಭದೊಳ್‌ ಜನಿಯಿಸಿದಂ (*ಗಾ. ೨-೬೦). [ಸಂ.) 
ದೀಠಿಕಾಸಂಧಿ (ನಾ). (ಕಾವ್ಯದಲ್ಲಿ) ಆರಂಭದ ಸಂದಿ: ಮೊದಲನೆಯ 
ಸಂಧಿ: ಪ್ರಚೀನಕವಿಗಳು ತಮ್ಮ ಕಾವ್ಯದ ಪೀಠಿಕಾಸಂಧಿಯಲ್ಲಿ ತಮ್ಮ 
ಇಷ್ಟದೇವತೆಗಳನ್ನು ಸ್ಮರಿಸಿದ್ದಾರೆ (ರತಿ). [ಸಂ.) 
ಪೀಠಿಕೆ (ನಂ). ೧. ಆಸನ; ಪೀಠ: ಪ್ರತಿನಂದಿ . . . ಪೊಂದಾವರೆಯ 
ಪೂಗಳಿು ಪೀಠಿಕೆಯಂ ಸಮೆದು ಜಿನಪ್ರಶಿಮೆಯನಲ್ಲಿ ನಿಲಿಸಿಯರ್ಚಿಸುತ್ತಿ 
ರ್ಪನ್ನೆಗಂ (ಶಂಠಾನಡಿ, ೧೩-೩೩ ನ). ೨. ಶಿವಲಿಂಗದ ಪಾಣಿವಟ್ಟಲು ; 
ಪಾಣಿಪೀಠ ; ಪಿಂಡಿಗೆ : ದೇಹವೇ ಪೀಠಿಕೆ (ಠಾ. ಹಿಂಡಿಗೆ, ಪೀಠಕ್ಕೆ. 
ಪೀಠಿಗೆ] ಜೀವವೇ ಲಿಂಗ (ಅಕ. %-09$). ೩. ಯಾವುದಾದರೊಂದಂ 
ವಿಷಯದ ಸಮಗ್ರವಿವರದ ಸಂಗ್ರಹೆ,- ಸವಂಸ್ತವಿವರದ ಸಾರ. 
೪. ಮುನ್ನುಡಿ; ಉಪೋದ್ಯಾತತ : ಈ ಗ್ರಂಥದ ಪೀಠಿಕೆಯನ್ನು 
ಬರೆದವರು ದೊಡ್ಡ ವಿದ್ವಾಂಸರು (ರತಿ). 
ಪೀಠಿಕೆ ಹಾಕು -ಮುಂಂದಿನ ಕಾರ್ಯಕ್ಕೆ ಅನಂಕೂಲವಾದ ಹಿನ್ನೆಲೆ 
ಯನ್ನ ರಚಿಸು ; ಪೂರ್ವರಂಗವನ್ನು ನಿರ್ಮಿಸು : ಆ ಮನೆಯನ್ನು 
ಅವರ ತಲೆಗೆ ಕಟ್ಟುವುದಕ್ಕೆ ಏಜೆಂಟ್‌ . . . ಪೀಠಿಕೆ ಹಾಕಿದ್ದನು 
(ಜೋರಶು. ೨೩); ಅವರೇ ಜವಾಬುದಾರಿ ಹೊತ್ತು ಇವಳನ್ನು ಈ ಊರಿಗೆ 
ತಂದದ್ದಲ್ಲವೆ? ಎಂದು ಪೀಠಿಕೆ ಹಾಕಿ ಕತೆ ಹೇಳಿದ್ದ (ಕರುಂ. ೩೪). 
[ಸಂ. ಪೀಠಿಕಾ] 
ಹೀಠೋಪಕರಣ (ನಾ). ಮಣೆ, ಕುರ್ಚಿ, ಮೇಜಂ ಮೊದಲಾದ ವಸ್ತೂ 
ಗಳು; (ಮನೆಯ, ಕೊಠಡಿಯ, ಕುರ್ಚಿ, ಮೇಜು, ಮೊ. ದ್ರ) 
ಪೀಠೋಪಕರಣ (೫೩೯೭೬07, 9068); ಅನಂತರ ಜವೂಖಾನೆಗಳನಷ್ನಿ 
ಪೀಠಳೋಪಕರಣಗಳನ್ನೂ ಹೊರಗೆ ತರಲಾಯಿತು (ಫ್ರತಕೆ. 360)- 
[ಸಂ.) 
ಪೀಡ (ನಾ). ಒಂದು. ಬಗೆಯ ಮರ; ಸರಳವೃಕ್ಷ : “ಹೀತಂಪದಕಾ 
ಅ೦ದಳ; ಸುರಹೊನ್ನೆ, ಜೀರಗೆ, ಪೀಡ, ಅತ್ತಿ" (೬89. 99). 
(ಸಂ. ಪೀಡಾ) 


ಪೀಡನ 


ಪೀಡನ (ನಾ). ೧. ಹಿಸುಕುವುದು ; ಹಿಂಡಂವುದು ; ಒತ್ತೊವುದು : 
ಬುಷಭೆಗೆ ಹರಣ ಹಿಂಡಿದುದವನ ಬಾಹುಪೀಡನದಿ ಕ್ರೋರಾಐಡಿ. ೬೮೬-೨೨೦). 
೨. ನೋಖಂಸಂವುದು : ಹಿಂಸಿಸುವುದು ; ಕಾಡುವುದಂ : “ನಿಗ್ರಹಂ 
ಪೀಡನಂ ” (ಕುಂಗಂಉ. ೧೩೦-೧೭): ೩. ಹಿಡಿಯಂಂವುದು : 'ಪಾಣಿಪೀಡನ' 
ಪರಾ. ೪. (ಕಾಮಶು] ಹನ್ನೆರಡಂ ಬಗೆಯ ಆಲಿಂಗನಗಳಲ್ಲಿ 
ಒಂದು : ಸಹಜಮೆಂಬ ತೆಟದಿ ನಡೆದು ಬಹಳಮೆನಿಪ ಮಂದಿಯೆಡೆಯ 
ವಂಹಿಳೆಯೊಡಲನೊಲ್ಲು ಸೋಂಕಿ ತೆಕ್ಕೆಗಾನಿಸಿ ಅಹ ಇದಾರೆನಲೈ ಬಿಡುವ 
ಬಹುವಿದಗ್ಮವುರುಷನಿಂದ ಮಹಿಗೆ ಕಾಣಿಸಿದುದು ಪೀಡನಂ (ಅನ: ೩-5); 
ಪುಷ್ಕರ ಎವಧಕ ಧೃಷ್ಟಕ ಒಡನ ವೃಕ್ಷೂರೋಹಣ ಲತಾವೇಷ್ಮನ ತಿಲತಂಡು 
ಲಾಖ್ಮ ಕ್ಷೀರನೀರ ಊರೂಪಗೂಢ ಜಘನೋಪಗೂಢ ಸ್ತನಾಶ್ಲೇಷ 
ಲಲಾಟಿಕಮೆಂಬ ದ್ಹಾದಶಾಲಿಂಗನಾಲಿಂಗಿಗಳಿಂ (ಏಕೇಕ, ೧೮೩); ಲಿಲ್ಲಿರ್ದ 
ಕಾಮಿನೀ ಸ್ಕ್ರೀಪುರುಷರೋರೋರ್ವರನೊತ್ರಿಕೊಂಡು ಹೋಗಿ ಆ ಬಾಧೆಗೆ 
ಅಲಿಂಗನಂಗೈವುದಂ ವೀಡನವೆುು ಬರು (68ಮುಂಾ. ೨೨೦)- ೫. ದಂತೆಕ್ಷತದ 
ಭೇದಗಳಲ್ಲಿ ಒಂದಂ : ಎಡಗಲ್ಲದಲ್ಲಿ ಅಡಿಗಡಿಗೆ ದಂತಕ್ಷತಗೈವುದು ಪೀಡನ 
ಮೆಂಬುದು (ರುಕಾ. ೨೨6): ೬. ಸುರತದ ಆಸನಗಳಲ್ಲಿ ಒಂದಂ: 
ಅವಳ್ಗೆ ದಣಿವಿಲ್ಲ ದೊಡೆ ಅವಳು ಮೇಲಪ್ಪುದು. ತಾಂ. ಕೆಳಗಪ್ರುದು. ಆ 
ಧ್ವಜಾಧಿಪ ಮೆಲ್ಲನವುಕೆ ಪೀಡನಂ (ಕರುಂ. ೨೩೮): [ಸಂ.) 

ಪೀಡನಕ (ನಾ). ೧. ಇ ಪೀಡನ ೪ : ನೆರವಿಯೊಳ್‌ ಪೊರ್ದಿ ಪೆಣ್ಣಂ ಸರ 
ಸಾಟದಿ ಭಿಶ್ತಿಗೌಂಕಿಯಹಹಮೆನು ತ್ತಾದರದಿ: ಬಿಗಿಬಿಗಿದಪ್ಪುಶ್ತಿರಲದೆ 
ಏೀಡನಕಮೆಂದೆನಿಪ್ಪುಶ್ಸೇಷ: (ಮನ್ಮಂ. ೨. = ಪೀಡನ ೫. 
ಎಡದ ಗಲ್ಲಮನೊಶ್ತಿ ಪಿಡಿಯೆ ಪೀಡನಕಮದಂ 48ನವ. ೭-೩೦): [ ಸಂ. ] 

ಪೀಡನೆ (ನಾ). ಕಾಟ; ಹಿಂಸೆ; ಪೀಡೆ : ಯುರೋಪಿಯನರ ಪೀಡನೆ 
ಗೊಳಗಾಗಿರುವ ರಾಷ್ಟ್ರಗಳಲ್ಲಿ ತಮ್ಮ ಶಕ್ತಿಯ ವಿಚಾರದಲ್ಲಿ ಒಂದು ಬಗೆಯ 
ನವೀನವಿಶ್ವಾಸವು ಹುಟ್ಟುವುದು (೪ಗಸಂ. ೩೬). [ ಸಂ. ಪೀಡನ) 

ಪೀಡಿ, ಪೀಢಿ (ನಾ). ಪೀಳಿಗೆ ; ಪರಂಪರೆ ; ತಲೆಮಾರು: ನೀವು ಪೀಡಿ 
ದರಪೀಡಿಯಿಂದ ಈವೂರಲ್ಲಿದ್ದವರು (8ತ್ರ ಶಾ. 60)- ಪೀಢಿ: ಹಳೆ ಹೆಂಗಸರಿಗೆ 
ಈ ತರುಣಪೀಢಿಯ ನಡತಿ ತಿಳಿಯೂದಿಲ್ಲ (ಗಂಠಡಿಯಿ. ೨೦): 

[( - ಮುರಾ. ಪಿಡಿ] 

ಪೀಡಿತ (ಗು). ೧. ನೋಯಿಂಸಲ್ಪಟ್ಟ: ಬಾಧೆಗೊಳಗಾದ ; ಹಿಂಸೆಗೆ 
ಗುರಿಯಾದ : ನಿಜವಕ್ಷೋಜನಿಕ್ಷಿಪ್ತಕ್ಷ್ವೇಡಪೀಡಿತಲೋಕಘಾಶಿನಿಯಪ್ಪ 
ಪೂತನಿಯುಮುಂ . . - ಕರೆದು (8ಗಂ. ೩-೨೨): (ನಾ). ೨. ಪೀಡೆ 
ಗೊಳಗಾದವನಂ ; ನೊಂದವನು : ವಿದ್ಯಾಗರ್ವಗ್ರಹಪೀಡಿತರ್‌ ಸ್ವಪರ 
ಬಾಧಾಹೇತುವಂ ದುಸ್ತರೋದ್ಕೋಗಕ್ಷೇಶಿತರಾಗಿ ಬಿತ್ತಿ ಬೆಳಿವಂತಕ್ಕುಂ 
ವಿಷೋದ್ಯಾನವುಂ (ಶಂರಾಮಾ. 9-೩9) : ಅವನುರುದೀಪ್ತಿಗೆ ಕೀರ್ತಿಗೆ 
ರವಿರಾಜರ್‌ ಕಂದಿ ಬಲ್‌ಕಜುಂಬಿದ ದೆಸೆಯಿಂದವಧಿಯನೆಂದುಂ ಕಾಣದೆ 
ತವೆ ರಾಹುಗ್ರ ಹಣಗಾಢಪೀಡಿತರಾದರ್‌ (ತಜ್ಮುಕ- ೨-೩೩)- ೩. ನೋಯಿಸ 
ಲೃಟನ್ಬಿದು: “ ತುನ್ನಂ, ಪೀಡಿತಂ-ಈ ೨ ನೋಯಿಸಲ್ಪಟಂದು ” 
(ಕರಾಯ, ೦೨೬-೮೨); ಅತ್ಯಂತ ಪೀಡಿತವಾದ, ಅಶಾಂತವುದ ಗುರುಚರಣರ 
ಹೃದಯದ ಮೇಲೆ ಗಿರೀಂದ್ರನ ಮಾತುಗಳು ಚೆನ್ನಾಗಿ ಮುದ್ರೆಯನ್ನು 
ಹಾಕುಶ್ತಿದ್ದವು (ಕಂಕೇ. ೩8). ೪. ನೋವು; ಬಾಧೆ; ಹಿಂಸೆ: “ಪೀಡಿತಂ 
ತುನ್ನೆಮೆನೆ ನೋವಕ್ಕು” (ಮಗಂ, ೦೩೨-೨೬). ೫. [ಕಾಮಶಾ] 
ಚುಂಬನದ ಹನ್ನೆರಡು ಬಗೆಗಳಲ್ಲಿ ಒಂದಂ ; ಇದರ ಸಂಖ್ಯೆ 
ಮತ್ತೂ ಹೆಸರಂಗಳಲ್ಲಿ ಭಿನ್ನಾಭಿಪ್ರಾಯಗಳಿವೆ : ಸ್ತ್ರೀಯೆರಡು 
ತುಟಿಯಂ ತನ್ನೆರಡು ತುಟಿಯಿಂದೊತ್ತಿ ಪೀರ್ವದು ತೋರ್ಪುದು 
ಬಲ್ಪಿಡಿವುದು ಚುಂಬಿಸ-ವದು ಇದು ಫೀಡಿತಮೆಂಬ ಚುಂಬನ (ಕಾಮಕಾ. 
8೨%). "ಜಿಹೃಕ' ಪರಾ. ೬. ರಶಿಬಂಧಗಳಲ್ಲಿ ಒಂದು : ಪೀನಸ್ತನ 


೧೦-೭) 4; 


೫೬೪೪ 


5 |ಪೀಡಿತಕ (ನಾ). - ಪೀಡಿತ ೫ : 


80 


40 


46 


ಪೀಡೆ 


ದ್ವಯದೊಳಾನೆ ನಿನ್ನೆದೆಯನನುಮಾನವಲ್ಲದೆ ಶಿವಿವೆಸೆಂದೊಣಗಿದ ಮಾನಿ 

ನಿಯ ತೊಡೆಯನವಧಾನದಿಂ ಮೆಟ್ಟಿ ನೆರೆವು ನಿಪುಣನಿಂದೆ ಪಿ:ಡಿತವಂದಂ 

(ಇನ. ೪-೩೭); ಮೆಲ್ಲನೆ ಮಲಗಿರ್ದವಳು ಪುರುಷಂ ತನ್ನೆಡಗುಲಿಂ ಮೆಟ್ಟಿ 

ರಮಿಸೆ ಪೀಡಿತದೆಂಬ ಕರಣಂ (ಉಮುಕಾ. ೨೩೬). (ಸಂ-] 

ಸವಡಿದುಟಿವಿಡಿದು ನಲ್ಲಂ ಶವಕದಿ 
ನಂಗುಷ್ಮ್ಠ ತರ್ಜನಿಗಳಿಂ ಸೊಗಸುಣ್ಮುವಿನಂ ತೊಡರ್ದೊತ್ತಂಬದೆ ಸವಿ 
ಯ.ಲ*್‌ ಪೀಡಿತಕಚುಂಬನಂ ತಾನೆನಿಕೆಂ (ಪುನ. ೦೨-೦೦). [೫0]. 

ಪೀಡಿಸು (ಕ್ರಿ). ೧. ನೋಯಿಸಂ; ಬಾಧೆಗೊಳಿಸು : ಅಪಥೃದ 
ಲುಂಬವನ ವ್ಯಾಧಿಗಳ ಪೀಡಿಸುವುವು (ಕುಕಳು. ೦೬೪-೦೦), ಸರಸಿದಾಕ್ಷನೆ 
ಸರಸ ನೀನಾದರೆ ದುರಿತಗಳಿನ್ನನು ಪೀಡಿಪುದುಂಟೆ (ಶ್ರಕಂರ. ೨-೭೦-೨); 
ಕಿಚ್ಚು!1ಣ್ಣನ ತಪವಳಿವುದು ಪೂಗೋಲೊಳೆಚ್ಚು ಮನ್ಮಥ ಪೀಡಿಸಲು 
(ಮೋಹಕ. ೩-೦) ೨. ಕಾಡು; ಕಾಟ ಕೊಡಂ : ಮನುಷ್ಯರ ಪಿಡಿದು 
ಏಡಿಸಿ . ... ಈಡಾಡಿದ ಕೂಳಂಬಲಿಯನಾಯ್ಡ್ದು ಕುಜುಕುವ ಹೇಓ 
ದೈವಂಗಳ ಬೇಡಿ ಬೇಡಿ ನಿರರ್ಥಕ ಕೆಡಬೇಡ ಎಲವೋ (೨1ರ. ೩8೬); 
ಪುರುಪರಮೇಶ್ವರನ ಕಾಲಂ ಪಿಡಿದು ಬಿಡದೆಲ್ಲರ್ಗೆ - ಪಲವು ದೇಶಂಗಳಂ 
ಕೊಟ್ಟಿರಿ ನಮಗೆ ಕಿಅ*ದು ನಾಡಂ ಕುಡಿಮೆಂದು ಬೇಡಿ ಹೀಡಿಸುತ್ತಿರಲು 
(ಈಕ್ಕಾಸ್ರ. ೦೦-೨೦೦) ; ಪುಟ್ಟಿಸಬೇಡೆಲೊ ದೇವ . . . ಪರರ ಪೀಡಿಸಿ 
ತಿಂಬ ಪುಪಿಜೀವನದ (ಕಂಠ. 0-೦೬೯-೦)- ಹಿ. ಹಿಸಃಕು ; ಹಿಂಡು ; 
ಒತ್ತು: ನೆಟ್ಟನೆ ಮೊಗ ನೋಡಿ ಮುದ್ದಿಪ ತರಳನ . . - ಬಾಯೊಳ 
ಬಾಯನಿಟ್ಟು ಗಲ್ಲವ ಪೀಡಿವಳು (ಕೋಹಕ. 0೦-8೬), ತೆಕ್ಕೆಗೊಂಡೆನ 
ಪೀಡಿಸಬೇಡ ಕಡುಶೈತ್ಮವಕ್ಕೆಯೊಳಿರಿಸಿ (ರೋಹಕ. ೨೬-೩೪). 

[ಪೀಡನ 4 _ _ಇಸ್ಕು) 

ಪೀಡಿಸುಹ (ನಾ). ಕಾಡುವಿಕೆ; ಪೀಡನೆ : “ಅಭಿಯೋಗಃ-ಪೀಡಿಸುಹಂ” 
(ನೀಠಿವಾ. ೦೭-೩೭). [ಪೀಡಿಸು ಹ್ಮ (ಎಷ) 

ಪೀಡೆ (ನಾ). ೧. ನೋವು; ಬಾಧೆ : ಆಬಾಧಾ, ವೇದನಾ, ದುಃಖಂ, 
ಆರ್ಶಿಃ, ಪೀಡಾ, ವ್ಯಧೂ-ಈ ೬ ದುಃಖಂ” (ಜರಾಯು. ೦೦೩-೪) 
ಜ್ಲ್ಲಾ ನಮಯಂ ತೇಜೊ ನಿಧಿ ತಂನಿರ್ದಂ ತಾಯ ಗರ್ಭದೊಳ*" ಪೀಡೆಯ; 
ನಂತೇನಂ 'ಮಾಡಿದನಿಲ್ಲ (ಅರಿತು. ೭-೩೨); ಇಂದು ಏಂಗಿದುವೆಮ್ಮ ಪೀಡೆ 
[ಣಾ ದೇಸೆ, ಸೇದೆ]ಗಳಿಂದು ಸಾರ್ದುವು ಸಯ (ಉಕ್ಕಾವ. ೩೬೩). 
೨. ಕಾಟ; ತೊಂದರೆ: ಪುಣ್ಣಿನಂತೆ ನೋವಂ ಮುಟ್ಟುದು 
ಗ್ರಹದಂತೆ ಪೀಡೆಯಂ ಮಾಟ್ಟುದು (ರಕರ್ತಿಮ್ಮ. ೪-೦೬೫) ; ಸದಾಶಿವನಿಗೆ 
ಅಣ್ಣನ ಪೀಡೆಯೆ ಅಧಿಕ (ಕ್ಕಾಗಮ. 068) ; ಸದ್ಯಕ್ಕಂತೂ ಪೀಡೆ ತಬ್ಬತಲ್ಲ! 
(ಕೆಟ್ಮಹೂ. 6೩). ೩. ಅರಿಷ್ಟ ; ಅನಿಷ್ಟ: ವೆಂಕಮ್ಮ ಹೀಡೆ 
ತಪ್ಪಿತು ಎಂದು ಬಾಯಿ ಬಿಟ್ಟ ಹೇಳಿದ್ದರು. ಆದರೆ ಪೀಡೆ ಅಷ್ಟು 
ಸುಲಭವಾಗಿ ತೊಲಗಿರಲಿಲ್ಲ (ಕರ್ಮಸ. ೩೦); ತನ್ನ ತಂದೆ ತಾಯಿಗಳನ್ನು 
ಕಳೆದುಕೊಂಡ ಈ ಪೋರ ಅನಿಷ್ಟವಾಗಿಯೇ ಅವಳಿಗೆ ಕಾಣುತ್ತಿದ್ದ. 
ಅದರಿಂದ ಇದೊಂದು ಪೀಡೆ ಎಂದೇ ಅವಳ ಭಾವನೆ (ಕೂಸ. 3). 
೪. ಕಾಡುವ ವ್ಯಕ್ತಿ ; ಗೋಳಂ ಹೊಯ್ದುಕೊಳ್ಳುವ ವ್ಯಕ್ತಿ: 
ಕೋಡಿಗಾಸ್ಕ ಕಾಡಿ ಬೇಡುವ ಹೀಡೆ ವೇಶ್ಯ್ಕಾಮಾತೆ ದಿಟ್ಟಿಸಿ 
ನೋಡಿ ಅಳಿಯನ ಕೂಡೆ ತಾನಿಂತೆಂದಳಣಕದಲಿ (ರಪ. 
ನಾವು ಇಂತಹ ಪೀಡೆಯನ್ನು ಎಂದೂ ನೋಡಲಿಲ್ಲ (ಮರೆನಾ. 26); 
೫. ಪಿಶಾಚಿ: ಭೂತ. ೬. ಹಾಳು; ನಾಶ: ಧ್ವಂಸ. ೭. 
ಅಡ್ಡಿ: ತಡೆ. ೮. ಒಂದು ಬಗೆಯ ಮರ; ಸರಳದೇವದಾರುಂ. 

ಪೀಡೆ ಕೊಡು - ತೊಂದರೆಯನಲ್ನ ಕೊಡು ; ಬಾಧೆಯನ್ನುಂಟ್ಟ 

ಮಾಡು : ನೋಡಲಿಕ್ಕೆ ಬೈರಾಗಿಗಳ ಹಾಗೆಯೇ ಇದ್ದವರು 
ಹಾಗೇ ತ ಜನರಿಗೆ ಪೀಡೆ ಕೊಟ್ಟವರಲ್ಲ (ಮೂಳೂ. ೨೦೪). ಪೀಡೆ ಮಾಡು 


೪9-4): 


ಪೀಡೆಗೆಯ್‌ 


ಪೀಡಿಸಂ ; ತೊಂದರೆ ಕೊಡು : ಎರಡನೆಯವರಿಗುದರೂ ನೀನು ಪೀಡೆ 
ಮಾಡಬಾರದು (ಮೂಂಂಯು. ೨-೪೪). [ಸಂ. ಪೀಡಾ) 

ಪೀಡೆಗೆಯ್‌ (ಕ್ರಿ). ತೊಂದರೆಗೊಳಿಸಂ ; ಬಾಧಿಸಂ; ಪೀಡಿಸಂ : 
ಆಶ್ವಯುಜಕಾರ್ತಿಕದೊಳ್‌ ಏತ್ತಂ ಪೆರ್ಚುಗುಮಂತದು ಕುತ್ತಕ್ಕೆಡೆಯಾಗಿ 
ಪೀಡೆಗೆಯ್ಸುಂ ಹಯವಂಂ (9ಕ್ಕಳಾ. ೭-೨೩). (ಪೀಡೆ -- ಕೆಯ] 

ಪೀಡೆಗೊಳ್‌ (ಕ್ರಿ). ತೊಂದರೆಯನ್ನೂ ಅನಂಭವಿಸು ; ಬಾಧೆಪಡಂ : 
ಅಪ್ರಸ್ತುತವಂದ (ಅಚೇತನ) ಕಬ್ಬಿನ ಪರವಾಗಿ ಅರ್ಥವವಾಡುವಾಗ 
* ಪೀಡೆಗೊಂಡು' ಎಂಬ ಲಕ್ಷ್ಮಾರ್ಥ ಸ್ಪುರಿಸುತ್ತದೆ (ರೃನ್ಮಾಳೋ. ೪೪ 600). 

[ಪೀಡೆ * ಕೊಳ) 

ಹೀಢಿ "ಪೀಡಿ' ನೋ. 

ಪೀತ (ನಾ). ೧. ಅರಿಸಿನದ ಬಣ್ಣ ; ಹಳದಿ: “ಪೀತಂ, ಹಾರಿದ್ರಂ- 
ಈ ೨ ಅರಿಸಿನದ ಬಣ್ಣಂ” (ಕಳಯ. ೦೨೦-೩0), ಶುಕ್ಲ ರಕ್ತ ಪೀತ 
ಕೃಷ್ಣ ಎಂಬ ನಾಲ್ಕು ಬಣ್ಣಗಳಿಂದ ಜಾತಿವಿಭಾಗವೆಂದು ಮಹಾಭಾಷ್ಯ 
ದಿಂದ ತಿಳಿದುಬರುತ್ತದೆ (ಹರಸಾ. ೦೫). ೨. ನವರತ್ನಗಳಲ್ಲಿ ಒಂದು; 


ಗೋಮೇದಕ. ೩. ಗೋರೋಚನ. ೪. ಚಿನ್ನ; ಬಂಗಾರ. 
೫. ಒಂದಂ ಬಗೆಯಂ ಸಸ ; ಹಳದಿಗೋರಂಟೆ: “ ಪೀತಮಾ ಸಹ 
ಚರಿಯಂ ಕೆಂಪುಗೋರಟೆ ” (ಕುಂಗರಾ. ೩೬-೨೨). "ಪೀತೆ ' ಪರಾ. 
[ಸಂ. ಪೀತಾ] 
ಪೀತ, (ಗು). ಕುಡಿದ ; ಹೀರಿಕೊಂಡ : ಚಳಚ್ಚಾಮರವಾತಪೀತನಿಜ 
ಘರ್ಮಾಂಭಃಕಣಂ . ಇರ್ದನಂದು ಸುಖದಿಂ ವದ್ವಿಷ್ಟವಿದ್ರಾವಣಂ 
(ತೆಂಶಛಾ. ೩-68). [ಸಂ.] 
ಪೀತಕ (ಗು). ೧. ಅರಿಸಿನದ ಬಣ್ಣವುಳ್ಳ : ಹಳದಿ ಬಣ್ಣದ. (ನಾ). 
೨. ಜವೆಗೋಧಿ; ಯಂವಧಾನ್ಯ : "ಯಂವಮದು ಪೀತಕಂ” 


(ನತ್ತು ಕೋ. 69-0೭). [ಸಂ.) 

ಪೀತಕಾಂತ (ನಾ). ನವರತ್ನಗಳಲ್ಲಿ ಒಂದು ; ಪುಷ್ಕರಾಗ : “ ಪೀತಕಾಂತ 
ಮೆನೆ ಪುಷ್ಕರಾಗಂ ” (ಮಂಕಣ. ೩೦-೬). (ಸಂ) 

ಹೀತಗಂಧ (ನಾ). ಹಳದಿಬಣ್ಣದ ಚಂದನ : * ವಾಧವಪ್ರಿಯಂ-- 


ಪೀತೆಗಂಧೆ” (೬೩0. ೦೨೫). (ಸಂ.] 

ಪೀತದಾರು (ನಾ). ಒಂದಂ ಬಗೆಯ ಮರ; ದೇವದಾರಂ : 
* ಚಕ್ರಪಂದಪಃ . . . ಪೀತದಾರು, ದಾರು, ಪೂತಿಕಂಷ್ಕಂ - ೭ 
ದೇವದಾರುವೃಕ್ಷದ ಹೆಸರು ” (ಸಿರ್ಮಾಂತಿ... ೦೨೪); ಪರ್ವತಗಳಲ್ಲಿ 


ಸಿಕ್ಕುವ ಪೈನ್‌ ಎಂಬ ಪೀತದಾರುವಿನಿಂದ ಸೊಗಸಾದ, ಮೃದುವಾದ 
ಮರ, ದಿಮ್ಮಿ. ರಾಳ (Rin) ಸಿಕ್ಕುತ್ತವೆ (ಈರ. ೨೬೩). ಸಂ.) 
ಪೀತದ್ರು (ನು). ೧. ಒಂದು ಬಗೆಯ ಮುರ; ಸರಳವೃಕ್ಷ : “ಸರಳಂ 


ಪೀತದ್ರು ಮಹಾತರುವಕ್ಕುಂ" (ವಸ್ತುಕೋ. ೩೬-೨೦. ೨. ಒಂದು 
ಬಗೆಯ ಮರ; ಹರಿದ್ರೆ: “ಪೀತದ್ರುಃ - . - ಪರ್ಜನೀ - ೭ 
ಮರದರಿಸಿನ , . . ಕಾಡುಅರಿಸಿನ” (ಸಿರ್ಕಾಂತಿ- 0೩8) - [ಸಂ.7 


ಪೀತನ (ನಾ). ೧. ಒಂದು ಬಗೆಯ ಮರ ಮತ್ತು ಅದರೆ ಕಾಯಿ ; 


ಅವಂಟೆ : “ಪೀತನಃ, ಕಪೀತನಃ, ಆಮ್ರಾತಕಃ ೩ ಅಂಬಟೇಗಿಡದ 
ಹೆಸರು” (ಸಿಕ್ಕಾಂತಿ, 00೪), ೨. ಕುಂಕಂಮಕೇಸರಿ; ಕೇಶರ. [ಸಂ.] 

ಪೀತನಕ (ನಂ). - ಪೀತನ ೧: “ಆಮ್ರಾತಕ ಪೀತನೆಕಂ” (ವಸ್ತುಕೋ. 
೩-೩): [ಸಂ.) 

ಪೀತಪುಷ್ಪ (ನಾ). ಹಾಗಲ ಬಳ್ಳಿ: “ಹಾಗಲು ಪೀತಪುಷ್ಪ” (ಮುಂಗರಾ- 
೪೪-೪೪). [ಸಂ.] 

ಹೀತಫೇನ (ನಂ). ಅರಿಟಾಳದ ವಂರ; ಅಂಟುವಾಳ : "ಅರಿಟಾಳ 
ಮದರಿಷ್ಟಕಂ ಪೀತಫೇನವೆಂನಿಕ್ಕು” (ವಾಂಗರಾ, 93-೩೪) [ಸಂ.] 


೫೫೪೫ 


10 


40 


46 


ಹೀತಾಂಬ್ರ 


ಪೀತಲ. ಪೀತಳ (ನಾ). ೧. ಅರಿಸಿನದ ಬಣ್ಣ : ಹಳದಿ: ಹೊಸ 
ಮಳೆಯಲ್ಲಿ ಮಿಂದ ಪ್ರಕೃತಿ . . - ಪೀತಲ ಪೀತಲತರವಾಗಿ ಶೋಭಾಯ 
ವಾನವಾಗಿತ್ತ) (ತ್ರಿಕ. ೪೩೬). ವಿ. ಒಂದು ಬಗೆಯ ಲೋಹ; 
ಹಿತ್ತಾಳೆ. ಪೀತಳ : ೧. ಬರೆವುದಂತೆ ಕರ್ಣಿಕೆಯಂ ಪೀತಳಸಿತರಸದಿಂ 
(ತಾರಾಸ್ಕೆ- 9-0-09). [ಸಂ] 

ಪೀತವಸನ (ನಾ). ೧. ಪೀತಾಂಬರ ; ಪಟ್ಟೆವಸ್ತ್ರ : ಉಟ್ಟು ಮಲ್ಲಗಚ್ಚೆಯ 
ಪೀತವಸನಮಃಂ, ತಿರುಗುತಿರೆ ಚಿತ್ರಾಂಗಿ, ಕಾನನದ ರಾಣಿ ತಾನೆಂಬವೊಲ್‌ 
(ಶತ್ರ್ರಾಂಗ- ೩-೬೪): ೨. ಪೀತುಂಬರವನ್ನ ಟ್ಬವನು; ಪೀತಾಂಬರಧಾರಿ: 
ಪೀತವಸನಂ . - - ಉಪೇಂದ್ರಂ ದುರ್ಜಯೆಂ ರಾಮಚಂದ್ರನ ಪಿಂದಂ 
ನಡೆತಂದನಾಯತಸಿತಾಂಭೋಜೇಕ್ಷಣಂ ಲಕ್ಷ್ಮಣಂ (ಶಂರಾಜಾಿ. ೩-೭೩). 

[ಸಂ.) 

ಪೀತವಾಸ (ನಾ). ೧. ಹಳದಿಯ ರೇಷ್ಮೆಬಟ್ಟೆ ; ಪೀತಾಂಬರ. 

೨. ಪೀತಾಂಬರಧಾರಿ ; ಎಷ್ಟು : “ಎಷ್ಮುಃ - - - ಪೀತವಾಸಾ 
° -"ಗೆದಾಧರಃ -: ಈ ೪೫ ನಾರಾಯಣನ ಪೆಸರ್‌" (ಶರಾಯಖ. ೩-೨೨); 

ಪೀತವಾಸ: ಕೃಷ್ಣನಾಗಿ ಕಿರಾತನೆಚ್ಚ ನಿಶಾತಶರನಿರ್ಧಾತವಾತದಿ 
ಮಡಿದನಲ್ಲಾ ಭೂತಳಾಗ್ರದೊೊಳು  (ಬಸಪು- 39-49); ಧೃತ 
ಕೌಸ್ತಾಭೋದಂ ಸನಂ ಪೀತವಾಸನೆಂ ನುತಸಮಸ್ತಾಭರಣನಂ ಭ್ರಣ್ಮಚರಣನಂ 
ಕಲಿಸುಧನ್ವಂ ಕಂಡನು (ಕೈರಿಳಾ. ೦೩-೨೬). [ಸಂ. ಪೀತವಾಸಸ್‌] 

ಪೀತಸಾರ (ನಾ). ೧. ಹೊನ್ನೆಮರ : “ಪೀತೆಸಾ(ಲ)ರಃ, ಅಸನಃ--ಈ 
೨ ಹೊನ್ನೆ? (ಕಣಜ. ೩8-9೬): ಶಿ. ಸಪೀತಗಂಧ. 
೩. ಗೋವೇದಕ. [ಸಂ.) 

ಪೀತಸಾಲ (ನಾ). ಎ ಪೀತಸಾರ ೧: ಹೀತಸಾ(ಲ)ರಃ, ಅಸನಃ ._ ಈ 
೨ ಹೊನ್ನೆ” (ಹಣದ: ೩೩-9೬). [ಸೆಂ] 

ಪೀತಸಾಲಕ (ನಾ). - ಪೀತಸಾರ ೧: “ಪೀತಸಾಲಕಃ, ಸರ್ಜಕ$ . . - 
ಜೀವಕೆ ಃ ೬ ಹೊನ್ನೇಮರೆದ ಹೆಸರುಗಳು” (ಸಿರ್ಕಾಂತಿ- 0೨3): [ಸೆಂ] 

ಪೀತಳ 'ಪೀತಲ' ನೋ. 

ಪೀತಾಂಬರ (ನಾ). ೧. ಹಳದಿಬಣ್ಣದ ಬಟ್ಟೆ. ೨. ಪಟ್ಟೆವಸ್ತ್ರ; 
ರೇಷ್ಮೆಯ ಬಟ್ಟೆ : ನವನೀಲೋತ್ಪಲಸನ್ನಿಭಾಂಗರುಚಿಯಿಂ 'ಸತ್ಕಿಂಕಿ 
ರಾತೋದ್ಗಮಚ್ಛವಿಪೀತುಂಬರಕಾಂತಿಯಿಂಂ - - - ಚೆಲ್ವಾದನೆಬ್ಟೋದರಂ 
(8ಗಂ. ೦-೪೪); ಕಂಸಾಂಶಕಂ - . - ಜಗುಳ್ಳ ಪೀತಾಂಬರವನು ಅಂಸದೊಳ್‌ 
ಸುರ್ಚುತೆ ವರೂಥಮನಿಳಿದು - - - ಐತಂದನು (ಕೈಮಿಕಾ. ೦೪-೨೩)- 
೩. (ಬೆಲೆ ಬಾಳಂವ) ರೇಷ್ಮೆಯ ಸೀರೆ: ಬಣ್ಣಬಣ್ಣದ ಪಟ್ಟುವಸ್ತ 
ಪೀತಾಂಬರಗಳೂ, ಕುದುರೆ ಒಂಟೆ ಆನೆಗಳ ಮೇಲೆ ಹೇರಿ ಹೇರಿ ಬಂದುವು 
(6ಾಂತಛಾ, ೦೦೦)- ೪. (ಹಳದಿಯ) ಪಟ್ಟೆವಸ್ತ್ರವನ್ನು ಧರಿಸಿದವನು ; 
ಎಷ್ಟು : “ಶ್ರೀವತ್ಸಂ . . . ಪೀತಾಂಬರಂ ಚಕ್ರಭೃದ್ಲೋವಿಂದಂ” 
(ವಸ್ತುಕೋ, ೪-೨೨); ಸನ್ಫಿರಿತೋದ್ಯತ್ಕನಕಪ್ರಭಾಪ್ರಸರದಿಂ ಪೀತಾಂಬರಂ 
ಪದ್ಮವಿಷ್ಟರದಿಂ ಪಂಕಜವಿಷ್ಟರಂ ನೆಳವಿನೇಯವ್ರಾತಚೇತಸ್ತಮೋಹರನಾಗಿ 
ರ್ದುದಟಾಂ ಹರಂ ಭವಹರಂ (ಫು. ೬-೬0); ಮಧುರಾಪುರದ 
ಪೊಲವೊಟಲೊಳ್‌ ಪೀತಾಂಬರನಿರ್ದಂ (೬ಗಂ. ೯-೨೭): ೫. [ಜೈನ] 
ವಾಸುದೇವ : ಪರುಭವಿಸಿದಂ - - - ಸುರೇಂದ್ರಧನು ಮೂಡಿದಂಬರ 
ಮನಂದು ಪೀತಾಂಬರಂ (ಶಂಠಾನೂ. 8-000)- [ಸಂ.] 

ಪೀತಾಂಬರಧರ (ನಾ). - ಪೀತಾಂಬರ ೪ : ಪೀತಾಂಬರಧಕೆನಂ ಪುರುಹೂತ' 
ಶಿಲೀಮುಖನಿಕುಯಮೆಅಗಿದುದು (8ಗವಿ. ೦೩-೪೦). [೫೦.3 

ಪೀತಾಂಬ್ರ, (ನಾ). - ಪೀತಾಂಬರ ೩ : ಪೀತಾಂಬ್ರ ೧ಕ್ಕೆ. ತಟ್ಟು ಸಲಗ 
ಲತೆ ಹೂಗಳು ಸಹಾ ತೂಂಕ ೧೧೯ಕ್ಕೆ ವಿವರೆ (ಇೌ39. 17-1, ಆಳ: 


೩688). ₹ «ಪೀತಾಂಬರ ] 


ಉಓೇತಾಂಶುಕ 


ಪೀತಶಿಂಶುಕ (ನಾ). ೧.- ಪೀತಾಂಬರ ೪. ೨. ಹೊಂಬಣ್ಣದ ಕಿರಣ 
ಗಳುಳ್ಳವನು ; ಅಗ್ನಿ. ೧, ೨: ದಂತವಕ್ಕಂ ನಿಸರ್ಗವೈರದಿಂದ 
ಸುರವೈರಿಯ ಪೆಸರ್ಗಳೆ ತನಗಸಹ್ಮಂಗಳಾಗೆ ಹರಿನಾವಾಯುಂಕ್ತನೆಂದು ಶಕ್ರ 
ನನಾಬ್ರವಿಸಿಯುಂ ಪೀತಾಂಶುಕನೆಂದು ಪಾವಕನಂ ಮೂವೀದಿವಡಿಸಿಯಂಂ 
* - * ಕಾಳಿಯಸರ್ಪದರ್ಪದಳನನೆದಿರದಿದಿರೊಳ್‌ ಕಂಡು (8ಗರಿ: ೯-೩೬ ನ). 

[ಸಂ.] 

ಪೀತೆ (ನಾ). ೧. ಅರಿಸಿನ : “ಪೀತಾಭಿಖ್ಯಂ ಹಂದ್ರೆ” (ನಸ್ತುಕೋ- ೩೬-೨೫)- 
೨. ಒಂದು ಬಗೆಯ ಗಿಡ; ಹಳದಿಗೋರಂಟೆ : “ಪೀತಂ, ಸಹಚರೀ- 
ಈ ಶಿ ಹೊಂಬಣ್ಣದ ಗೋರಂಟಿ” (ಹಉಡೂ: ೩೪-೩೨): (೫೦. ಪೀತಾ] 

ಪೀನ (ಗು). ೧. ದಪ್ಪವಾದ; ಪುಷ್ಪವಾದ ; ಸ್ಥೂಲವಾದ: 
ಉತ್ತಂಗಪೀನನಿಜಾಂಸಾರ್ಪಿತಲಂಬಹಾಢನವನು ಪಾಂಡ್ಕಂ (ಶಂಶಂ3- ೩-೩೪); 
ಆ ನೃಪವೀರನುರಸ್ಕಳಕ್ಕೆ ಲಕ್ಷ್ಮೀವಧು ಪೀನಬಾಹುಯುುಗಳಕ್ಕೆ ಜಯಾಂಗನೆ 
ತನ್ಮುಖಕ್ಕೆ ವಾ್‌ಶ್ರೀವಧುಎಂಗಿ ರಂಜಿಸಿ ಮಹೋನ್ನತಿಯಂ ಪಡೆದುದ್ದ, 
ಕೀರ್ಶಿಲೀಲಾವತಿಯೆಂದು ಬಣ್ಣಿಪುದು  ಲಚ್ಚಲದೇವಿಯನೀ ಜಗಜ್ಜನ 
(ಎಇ 2111, ೦೨೧-೨೩; 2056); ಈ ಸುದೃಢಪೀನಪಯೋಧರೆಂಗಳ್ಲೀ ತೆಆನ 
ಕಂಪನಮೇತರ್ಕಾಯತ್ತಿ? (ಉರತಿಕ್ಕ: ೦೯-೩೦): ವಿ. ದೊಡ್ಡ ; ಘನ 
ವಾದ ; ಮಹತ್ತಾದ : ಶಿವದಾಸಿಯರು ವಕ್ವಪದಂಗೆ ನೇಮಿಸಲು 
* *. ಕರೆದು ತಂದನು ಪೀನ[(ಕಾಕಾಂ: ದಾನಿ]ಶಿವಶರಣವ್ರಜವನನುವತಾನಿಸದೆ 
ಗಂಗೆಯನು ಭಗಿರಥ ಕೋಡು ಬಂದಂತೆ (ಕೇಳೆರಾ: 6-29). (ನಾ). ೩. 
ದೊಡ್ಡದು; ಸ್ಮೂಲವಾದಂದರ: “ಬಹುಳಃ, ಸ್ಮೂಳಃ. ಪೀನಃ, ಪೀವಾ: 
ಪೀಎರಃಈ ೫ ದೊಡ್ಡೀತು)” (ಶಂಯು- 8೭-೦೩); ಆ ನಗಚರ 
ಯಂಗವುಕ್ಚಿಯುವಾ ನಗದೊಳೆ ₹ಲ್ಲೊಳಿರ್ದ ಸಲಿಲನಿಮಿತ್ತಂ ಪೀನಂಗಳ್‌ 
ಕಾದಲ್‌ ಸಲೆ ಕೀನಾಶನಿವ:ಸಮೆಯ್ಲಿ ತೊಂದಾಕ್ಷಣದೆೊಳ್‌ (ಸೇಮಿಫು- 
೬೪): ೪. ದಪ್ಪವಾಗಿರುವವನು; ಸ್ಥೂಲಕಾಯ : “ವೀವರನೆನರ 
ಸ್ಥೂಲನೆನೆ ಬಹುಲನೆನೆ(ಪೀನನೆನೆ) ದೊಡ್ಡಿತಪ್ಪುವನೆನಿಕ್ಕುಂ” (ಮಂಗ: 
೬-00): (ಸಂ, 

ಪೀನಂ (ಅ). ಅಧಿಕವಾಗಿ ; ವಿಶೇಷವಾಗಿ : ಹೆಚ್ಚಾಗಿ: ಪೀನಂ ಲಲಾಟಾಗ್ರ 
ದೊಳ್‌ . ನೆಲೆಗೊಂಡೊಪ್ಪುವ ವೀರಪಟ್ಟಬಾುದಯಂಗೆಯಿ್ವಂದುವಂ-- “ಗೆಲೆ 
ಪೋಲ್ತತ್ತು ತಳಪ್ರಹಾರಿಯ ಶಿರಂ ಹೇವಪಾದ್ರಿಯಾಕೂರವುಂ (ಉಾವ್ಮಸಿೀ 
8೨8 ಕೂರ್ರಳ): ಅಲಸದೆ ಪೀನಂ ಪದೆಯದೆ ಪಾಂಗಣ:ದು ದೋಷವೂ 
ಪಿಂಗಿ% ತಪ್ಪದೆ ಬಗೆದು ಪೇಟ್ವದು (ಕರಯ. ೦-೪೪); ಲಯವನ:ಂ ಕರ್ಮತ 
ಮಸ್ತಮಕ್ಕೆ ಜಯಮಂ ಧರ್ಮಕ್ಕೆ ಪೀನೆಂ ಪರಾಜಯಮಂ ದೋಷಗಣಕ್ಕೆ 
ಲಕ್ಕೆತೆಣದಿಂ ವಂಂಂ ವರಾಡಿ ಸರ್ವಾರ್ಥಸಿದ್ಧಿಯನೀಯಲೈ ° * * ಬಗೆದಂ 
ಸಂಸಾರಸಾರೋ ನಯಂ (ಆರಿಫು: ೬-೦೦೯); ಮಾನಸದ ನಲ್ಮೆಯಾಗಂಂ 
ಮಾನೆಸರ್ಗಪವರ್ಗಸುಖಮನದರೋೀವ ಗುಣಂ ಪಿ:ನಂ ಪೆರ್ಚುಗುಮಮಲ 
ಗಂಣಾನೀಕವಿಭೂಷರೊಳ್‌ ಸಮಾಗವಂದಿಂದಂ 18. ೩೦೪): 

(<ಪೀನ) 

ಪೀನಕ್ಷು (ನಾ). ೧. ಡೊಳ್ಳುಹೊಟ್ಟೆ. ೨. ದೊಡ್ಡಹೊಟ್ಟೆಯವನು ; 
ವಂಹೋದರ : ಪೀನಕ್ಷು - : - ಶಂನಿಂಗಿತಜ್ಞನುಂ ವಜ್ಞಾನಹಿತಂ ಶೌಚಿ 
ಎ.ಎ. ಪೀರಠವರ್ಧನನೆನಿಕುಂ (ಶುರತ: ೧೦-೪೦) [ಸಂ.] 

ಹೀನಸ (ನಾ). ೧. ಶೀತಬಾಧೆ; ನೆಗಡಿ: "“ಪೀನಸಮೆನೆ ನೆಗಡಿ ತಾಂ 
ಪ್ರತಿಶ್ಯಾಯಂ” (ಎಸ್ತುಕೋ- ೩೩-೩೨); ನಲ್ಲಲರ ಕಂಪು ಪೀನಸದಲ್ಲೊಂದಿ 
ದವಂಗೆ ಸೊಗಸದಿರೆ ಕೆಟ್ಟಿಪುದೇ (ಉರ್ಮಟಿ: ೧-೦೭); ಗಂಧಕ, ಹಾಲಿ 
ಯಂಗುರು . ., ಅಜವನೂತ್ರದಲ್ಲಿ ಬೆರಸಿ ಅಟ್ಟು ನಸ್ಶಂಗೈಯ್ಕೆ ಪೀನೆಸ 
ಮಾಣ್ಣುಂ (೨ಕ್ಕಂ- ೩6); ಚೆಂಡಿಕೆಯ ಕೊಯ್ದಡಾ ಶಿರಬೇನೆ ಬಡ:ವುದೆ ಪೀನ 
ಸದ ವ್ಯಾಧಿ ಮೂಗರಿದಡಂ ಬಿಡ:ವುದೆ (680: 0೩-೨6). ೨. ಮೂಗು 


(ಸೀತಿಮಂ- 


೫೬೪೬ 


೩0 


20 


೩5 


48 


ಪೀಪ 


ಕೊಳೆತು ಹೋಗುವ ಒಂದು ಬಗೆಯ ರೋಗ ; ಹೂವುಗಳನ್ನು 

ಮೂಗಿಗೆ ತುಂಬಾ ಹತ್ತಿರದಲ್ಲಿಟ್ಟುಕೊಂಡು ಮೂಸಿ ನೋಡಿದರೆ ಫೀನಸ 

ಬರುತ್ತದೆಂದು ಹೇಳುತ್ತಾರೆ (ಕೂತಿ). [xo.] 
ಪೀನಸರೋಗ (ನಾ). -ಪೀನಸ ೨ : ಪ್ರೀತಿಭೇದಗಳು ಮಾತು ತಬ್ಬದವಗೆ 


ಪೀನಸರೋಗ (೪ನಳ, ೦೯೨-೨): ಪೀನಸರೋಗದವರು . . . ವಿಷದ 
ರೋಗದವರು ಇವರಿಷ್ಟೂ ವಮನಯೋಗ್ಯರೆಂದರಿವುದು (ಇಳನ್ನಿ. ೨೩)- 
(ಸಂ. ] 


ಪೀನಸಿ (ನು). ೧. ನೆಗಡಿ ಬಂದವನು : ಗಂಧಕೆ ಪೀನಸಿಯ ಸಂಪದವ 
ನೊಂದಿಸಿ ರಸದ ಒಳಕೆಗೆ ಹಮುಳದಿಂದವೆ ಕಾಷ್ಮಜಿಹ್ಮೆ ಯ ತೆರನನನುವಿಡಿದು 

೨. ಪೀನಸರೋಗದಿಂದ ಬಳಲುವವನು. 
[ ಸಂ. ಪೀನಸಿನ್‌ 

ಹೀನಾರಿ,, ಪೇನಾರಿ (ನಾ). ಒಂದು ಬಗೆಯ ಮರ : ಪೇನುರಿಮರೆ, 
ಪೀನಾರಿ, ಪಂತಾಳಮರ, ಭೇತಾಳೆ, ತೊಕಡಕನ ಮರ, ಭಾತಾಳ (ಕೈಗ. 
೬೨-ಂ೪೬೨)- ಪೇನಾರಿ ; ಪೇನಾರಿಮುರ . . . ತೊಕಡಕನ ಮರ, ಭಾತಾಳೆ 
(ಮಡಗಿ. ೬೨-೦೪೬೨). 

[ದೇ.॥ ತಮಿ. ಪೀನಾಅ; ಮಲ. ತುಳು. ಪೀನಾರಿ] 

ಪೀನಾರ್ಕಿ (ನಂ). ಜಿಪುಣ ; ಜೀನ; ಕೃಪಣ : ನನ್ನ ಭಾವ ಆಸೆಯ 
ಪೀನುರಿಯಲ್ಲ. ಅವನು ಮಡಕೇರಿಯಲ್ಲಿ ದೊರೆಯುವ ಕಳ್ಸನ್ನೆಲ್ಲ ತಂದು 
ಗುಡಾಣಗಳಲ್ಲಿ ತುಂಬಿಸಿಟ್ಟಿದ್ದಾನೆ (ಹುಂಶಾ. 3೨8). 'ಪಿಸನಾರಿ' ಪರಾ. 

[ ತುಳ. ಪೀನಾರಿ 

ಪೀನಾಶಿ, ಪಿನಾಶಿ, ಪಿನಾಸಿ (ನಾ). ವಂಗಂ ಕೊಳೆತು ಹೋಗಂವ 
ಒಂದು ಬಗೆಯ ರೋಗ : ಪೂಜೆಗೈಯುವ ಪುಷ್ಪಗಳನು ಸೋಜಿಗದಿ 
ತಾ ಮೂಶಿ ನೋಡಿದ ಮೂಜಗದಿ ಪೀನಾಶಿವೊಂದುವನು (ಜಾತಂಗ. ೨೦). 


(ಗಗಳಾ. ೦೬-೦೦). 


ಹಿನಾತಿ : ಮುಸನೆಯ:ಳ್ಳ ಹೂವುಗಳನ್ನು ಮೂಸಬೇಡ. ಪಿನಾಶಿ 
ಬರುತ್ತದೆ (ಕಂ): ಪಿನಾಸಿ: ವೀನಸ ಎಂಬುದನ್ನೇ ಕೆಲವರು ಪಿನಾಸಿ 
ಎಂದು ಹೇಳುತ್ತಾರೆ (ಕೂರಿ). [ <ಪೀನಸ] 


ಪೀನಾಸಿ (ನಾ). ೧. ದುರಾಸೆಯುಳ್ಳೆ ವ್ಯಕ್ತಿ : ಏನೇನ ತಂದರು ಸಾಲದೆ 
ವುಗಳೊಳು ಪಿ:ನಾಸಿಯಿರಗೊಡಳಿಂದು ಆನೆಯ ಮೂಂದಕೆ ಮಂದಿಸೂಳೆಯ 
ನೆತ್ತಿ ತಂನಿಟ್ಟು ಸುಖದೊಳಗಿಹನು (೩ಳಕ. ೦9-4೬). ೨. ಅತಿಯಾಗಿ 
ಕಾಡುವ ವ್ಯಕ್ತಿ: ಆ ಪೀನಾಸಿ ತನಗೆ ಬರಬೇಕಾದ ಹಣ ವಸೂಲು ಮಾಡು 
ವುದರಲ್ಲಿ ತುಂಬಾ ಗಟ್ಟಿಗ (69). 'ಪೀನಂರ್ಕಿ' ಪರಾ. ([ ?] 

ಪೀನೋದರ (ನಾ). ೧. ದೊಡ್ಡ ಹೊಟ್ಟೆ; ಡೊಳ್ಳುಹೊಟ್ಟೆ. ವಿ. 
ದೊಡ್ಡ ಹೊಟ್ಟೆಯಳೆ ವನು ; ಡೊಳಲ್ಬ ಹೊಟ್ಟೆಯಂವನು : ದ್ರುತ 
ಯಾನೋತ್ಕಂಪಿಹೀನೋದರನಬನಿಪನೊಡ್ಡೊಲಗಕ್ಕೆ ದೆ ವಂದೂ ಪ್ರತಿ 


ಹಾರಂ (ಕಂಠ್ರಥ್ರಿ ೨-೬೪); ಚೆಂಚೆತ್ಕುಂಡಲಮಂಡಿತಂ ಗತಿಚಲಸ್ತೀ 
ನೋದರಂ ದೀರ್ಫದೇಹಂ . . . ಬಂದಂ ಪ್ರತೀಹಾರಕಂ (ರಾಣಕೇ. ೩-೨೩): 
[ ಸಂ.) 


ಪೀನೋಧ್ಲಿ (ನಾ). ದೊಡ್ಡ ಕೆಚ್ಚಲಂಳ್ಳ ಹಸಂ,-ಆಕಳು : “ವೀನೋಧ್ನೀ, 

ಪೀವರಸ್ತನೀ-ಈ ೨ ಹೆಗ್ಗೆ ಚ್ಚಲಾವು” (ಕಕಾಯು. 18-00)" 
[ ಸಂ. ಪೀನೋಧ್ನೀ] 

ಪೀಪ, ಪೀಪಾಯಂ, ಪೀಪುು ಪೀಪೆ (ನಾ). ವ:ದ್ಮ. ಎಣ್ಣೆ ಮೊದಲಾದ 
ದ್ರವಪದಾರ್ಥಗಳನ್ನು. ತುಂಬಿಡಲಂ ಬಳಸುವ, ವಂರ ಅಥವಾ 
ಲೋಹದಿಂದ ಮಾಡಿದ ದೊಡ್ಡ ಆಕಾರದ ಸಾಧನ; ಡ್ರಮಂದ್ಮ: 
ಹೇಸರಗತ್ತೆಯ ಮೇಲೆ ಬಂಗಿಯ ಹೇರು ಸಾಸಿರ ಗಂಗಸಾರಗಳ ಸೂಸುವ 
ಸಾರಾಯದ ಪಿ:ಪಗಳೆ ಲೆಕ್ಕವೀಸೆ೨ದು ಪೇಳ್ವರಂರದನತಿ (ಕಂಠಂ. ೦೦-೩೪); 
ಕೆಲಕೆಲವದರ ಬೆಲೆಯು ಸಹ ಪೀಪಗಳ ಮೇಲೆ ಇಲ್ಲವೆ ಪೆಟ್ಟಿಗೆಗಳ ಮೇಲೆ 


ಪೀಪಾಯಿ "ಪೀಪ' 


ಪೀಯೂಷಪಿಂಡ 


ಪೀಪರಿ 


ಇರುತ್ತದೆ (ಮಂಂಂಂ್ಳ. 38೩)- ಪೀಪಾಯಿ : ಒಂದು ದೊಡ್ಡ ಪೀಪಾಯಿ 
ಯೊಳಗೆ . . . ನೀರು ತುಂಬುತಸ್ತಿರೆ (ಮುನತ8ಯಿ, ೪-88); 
ಒಂದೊಂದು ಅಲೆಯೂ ಇವಳನ್ನು ಹೀಪುಯಿಯಂತೆ ಎತ್ತಿ ಹಾಕುಶ್ತಿದ್ದಿತು 
(ಹಕುಕೊ. 469). ಹೀಪು : ನೀರು ತುಂಬಿದ್ದೊಂದು ಪೀಪಿನೊಳಗೆ ಇಳಿದು 
ಕೂಡ್ರಲಾಗಿ (ಮುಂಬಯಿ. 3-೬೩೬)” ಪೀಪೆ: ಭೋಜನಸವತಾರಂಭವು 
ಮುಗಿಯಿತು. ಬೆಲೆಯುಳ್ಳ ಸಾರಾಯಗಳ ಪೀಪೆಗಳು ಹಾರಿ ಹೋದವು 
(0ೀ6ಬ. 8೭). [ *-ಹಿಂ. ದೀಪು; ಮರಾ. ಹೀಪ. / ಪೋರ್ಚು. pipe ) 


ಪೀಪರಿ (ನಾ). ಇ ಪೀಪಿ ೧: ನಿನ್ನೆ ಸಂಜೆ ನಿನ್ನ ಓಟೆ ಪೀಪರಿ ಸನುನಾಗಿ 


ಕೇಳಿಸಿತ್ತ್ತಿ ನನಗೆ (ಸ್ಮಶ್ಶಪೊ- ೦೪)- 
ನೋ. 

ಪೀಷಿ (ನಾ). ೧. ಪೀಪೀ ಎಂದು ಶಬ್ದಹೊರಡಿಸುವ, ಸೀಟಿಯಂತೆ 
ಊದುವ ಒಂದು ಸಾಧನ : ನಾರಾಯಣಸ್ವಾಮಿ ಆ ಕೊಳಲನ್ನು ಕೈ 
ಯಂಲ್ತಿ ತೆಗೆದುಕೆ ಇಂಡು ಪರೀಕ್ಷೆ ಮಾಡುತ್ತ “ಇದು ಏನು? ಪೀಪಿ ಅಲ್ಲವೇ?” 
ಎಂದ: ಕೇಳಿದ (ಇಂಕು. ೦೦೪). ೨. ನಾಗಸ್ವರ, ಶಹನಾಯಿ ಮುಂತಾದ 
ಊದ:ವ ವಾದ್ಯಗಳ ತಂದಿಯಲ್ಲಿ, ನಾದವನ್ನು ಹೊವಿದ್ಮಿಸಲು ಸಿಕ್ಕಿ 
ಸಂವ ಎರಡು ಚಪ್ಪಟೆಯಾದ ಬಿದಿರಿನ ಪಟ್ಟಿಗಳು: ಈ ವಾದ್ಯ 
ಸುಮಾರು ಎರಡು ಅಡಿಃ1ಳಿಂದ ಎರಡೂವರೆ ಅಡಿಗಳ ಉದ್ದವಿದ್ದು. .-ಚೂಪು 
ಕೊನೆಯಲ್ಲಿ ಈ ಎಂದ್ಕಕ್ಕೆ ಪೀಪಿ (£666) ಸೇರಿಸಿರುತ್ತದೆ (ಸಂಗೀಠಂ. ೦೦೭). 
೩. ಬಾಳೆ ಎಲೆ, ತೆಂಗಿನ ಗರಿಗಳನ್ನು ಸಂತ್ತಿ, ನಾದ ಹೊಮ್ಮೂವಂತೆ 
ಮಾಡಿದ ಸಂರುಳಿ : ನಸ್ಮದ ಡಬ್ಬಿ, ಬಾಳೆಎಲೆ ಪೀಪಿ ಇವುಗಳಿಂದ , . . 
ಅಳುವ ಮಕ್ಕಳನ್ನು ಸಾಧುನ ಪಡಿಸುವ ಕೆಲಸ ಇವರ ಮೇಲೆ ಬಿದ್ದಿ ರುತ್ತೆ 
(ಆಲಂ) ಗಂಟಲು: ಆ ಸಂಗೀತಗಾರನ ಪೀಪಿ 

[ “ ತುಳು. ಪೀಪಿ,/ಹಿಂ. ಪೀಪಿಯಾ] 


[( ಆ ಪೀ] 


(£98ಗೇ. ೦೩೬). ೪. 
ಕುಗ್ಗಿಹೋಗಿದೆ (6.8). 


ಪೀಪು "ಪೀಪ' ನೋ. 
ಪೀಪೆ "ಪೀಪ' ನೋ. 


ಷಪೀಯೂಷ (ನಾ). ೧. ಅಮೃತ ; ಸಂಧೆ : "ಅಮೃತಂ, ಕ್ರಿದಶಾಹಾರಃ, 
ಸುಧಾ, ಪೀಯೂಪಂ-ಈ ೪ ಅವಂರ್ದಿನ ವೆಸರ"” (ಛ೦ಾಯಂ- 33-0೩೩); ಆ 
ತ್ರಿದಶಂಜಯವ:ಹೀಭುಜಂ . . . ಮುಕ್ತ ,೦ಗನುಭುಜಪಂಶಕ್ಕೊಳಗಾಗಿ 
ತದ್ಧಕಪೀಯೂಷಮಂ (ಶಂಥಾಮೂ. ೦೦ ಎ೬೨); 
ಶಿವಕಥಂಪೀಯೂ ಷವುಂ ಕರ್ಣದಿಂ ಸವಿವುತ್ತಂ . . . ವಧೂವಲ್ಲಭರಿರ್ದ 
ರುತ್ಸವಯುತರ$ (oust. ೪-6); ಮಾಯಿಸಿದರವನಂ ದಿವೋಧುನಿಯ 
ಪೀಯೂಷಕೀರ್ಥದಿಂ (ಶ್ರೀಣಮಾ. 06-960): ೨. ಹಾಲು; ಕ್ಷೀರ; 
ಜಗಮೆಲ್ಲಂ ... ಪೀಯೂಷದೆ ತಣಿದುದೆ೧ ಬೆಳ್ಚಿಂಗಳೊಳ” ಸಂದುದೋ 
ಸಂದೆಗಮೇನೆಂಬಂತದೇಂ ಪವ ಟುದೊ ವೃೈವನಶಿಸ್ಫೂರ್ತಿಕೀರ್ತಿಪ್ರತಾನಂ 
(ಫಿತ್ತಫಿ. ೩-೦೪); ಭೈರವಂಂಕ . . . ಪೀಯೂಪಷದಲ್ಲೀಶಗಭಿಷೇಕವೆಆ್‌ದ 
(ಕೈನ. ೪-69): ೩. ಕರು ಹಾಕಿದ ಏಳಂ ದಿವಸಗಳೊಳಗಿನ ಆಕಳ 
ಹಾಲು; ಗಿಣ್ಮಿಹಾಲು : “ ಪೀಯೂಷಃ , ಆಭಿನವಂಪಯಃ।- ಈದ 
೭ ದಿನಗಳ ವಳಗಾಗಿ ಹಸುವಿನ ಗಿಣ್ಮುಹಾಲಂ ” (ಸಿಡ್ಕಾಂತಿ. ೨೯೦). 
[ಸಂ.) 
(ನಾ). ಒಂದು ಬಗೆಯ ಭಕ್ಷ್ಯ; ಹಾಲಂಂಡೆ : 
“ ವೀಯೂಷಜಪಿಂಡ(8320.ವಿಷ್ಟ)ಮೆನೆ ಹಾಲುಂಡೆಯೆನಿಸಿಕ್ಕು ” (ಮಂಗಣ. 
w-3). [ ಸಂ.) 
ಪೀಯೂಷಹಸ್ತ (ನಾ)- ಅಮೃತಕಿರಣ ; ಚಂದ್ರ : ಈ ದೈತ್ಯಶತ್ರುೂ 
ಮಹೀಭೃನ್ನು ತಣರ್ಣಿಕಾಕುವಳಯಕ್ಕಾ ತನ್ನ ಪೀಯೂಷ ಸ್ತಮೆ ತಾನಾ 
ಶ್ರಯಮೆಂದೊಡೇವೊಗಟ್ಟುದೋ ಶ್ರೀವೀರಬಲ್ಲಾಳನ೦ (ಕಾಕನು. ೦೭೯- 
[ಸಂ.] 


ಪೀರ್ದನೆೊಲವಿಂ 


೪೪೩; 2383). 


೫೬೪೭ 


ಪೀರಖಂನಿ 


ಪೀರ್‌, ಪೀರಂ,, ಹೀರ್‌,, ಹೀರು, (ಕ್ರಿ). ೧. ಹಾಲು, ನೀರು 


ಮೊದಲಾದ ದ್ರವಪದಾರ್ಥಗಳನ್ನು (ಬಾಯಿಯಿಂದ) ಸೇದಿ 
ಕೊಳ್ಳು, -ಎಳೆದಂಕೆೊಳ್ಳು : ಪೀರೆ ತವದುಣ್ಮುವ ಸೌರಭಮೆಂದು 
ಪೀರ್ದು ಪೀರ್ದವಚಜದೇಂ ತೆಅಂದಿರಿದು ಪಾಯ್ದುವೊ ಕೇತಕಿಯೊಳ್‌ 
ಮದಾಳಿಗಳ್‌ (60ಫು. 00-00೬) ; ರಕ್ತವರ್ಣದಿಂ ಕೂಡಿದ ಕಣ್ಗಳಿಂ ಶುಕ 
ನಿಕಾಯದ ಜೀವಮನೆಯ್ದೆ ಪೀರ್ವವೊಲ* . . . ನೊ.ಡಿದನಾ ಜರಚ್ಛ 
ಬರನಾರ್ಯಂ (ಕಾರಂಫೂ. ೦೬೬); ಹಜೌಗಟ್ತಿಲೆಯಂ ಇವೆ ಪೀರುತಂಂ . - 

ಬಂದ:ದಯಾದ್ರಿಯನರ್ಕನೇಅತಿದಂ (ಕುಸುತತಿ. ೪-೨೦). ೨. ಆಸ್ವಾದಿಸಂ; 
ಚಪ್ಪರಿಸು ಸವಿ: ಪಾಲ್ವೊರೆದ ನುಣ್ಟೆರಲಂ ಮೊಲೆಗಿತ್ತು ಪೀರ್ದು 
ಕಣ್ಣೆಆಕಿಯದ ಕಂದನೆ-ದೆನಗೆ ಕಣ್ಣೆಅಕೆಯಿಪ್ಪನೊ ಮಂದಹಾಸಮಂ 
(ಅರ೯ನೇ. 9-000) ; ಪಧಿಕನೊರ್ವ ತರುಣಿಯ ಲೂವಣ್ಮರಸಮನಕ್ಷಿಗಳಿಂದಂ' 
ಬರೆ ಪೀರ್ದು ದಣಿದು ಬಟ್ಟೆಯ ಪರಿಶ್ರಮನ್ಮಥೆಯನಜ*ಯದಿರ್ದಂ 
ಸುಖದೊಳ” (ಗಿಂಳ. ೨-೨೩) ; ಪೊಸಗಂಪೇಟ್‌ದ ಬಿಂಬಫಲವ ಗಿಳಿ ಮಸಗಿ 


ಸಂತಸದಿ ಪೀರ್ವಂತೆ (ಕಂಠಿ. 0೦-20). ೩. ಕುಡಿ; ಈಂಟಂ : 
ಜಿಗುಟಿಕೆಯಂತೆ ನೆತ್ತ ರನೆ ಪೀರ್ವ ಡಾಕಿನಿಯರಿಂ . . . ರಣದೇವತೆಯ 
ರಿಂದತಿಭಯ:ಕರಂಕಾರಮಪ್ಪೆದು (ಕಾವ್ಯಕಾ. 93೯೪ ಕೂರ್ರಳ); ಯುವ 


ರಾಜನ ನೆತ್ತರಂ ಕುರುಧ್ವಜಿನಿಯೆ ನೋಡೆ ಪೀರ್ದು (ಶಂಶಥಾ. €- ೪) ; 
ಹಂಸನೆಂತು ಪಾಲುಂ ನೀರುಂವೆರಸಿದಲ್ಲಿ ನೀರಿರೆ ಪಾಲನೆ ಪೀರ್ಗುಂ 
(ಶಾನೃಂಪು- ೬)- ಪೀರು : ೧. ನೀರಧಿಯ ಪೀರುವವೊಲೈತಪ್ಪ .ವತಾರುತಿಯ 
ನಿಟ್ಟಿಸುತ ನಕ್ರಕೂರ್ಮಂಗಳೆಲ್ಲ ತೋರಭಯದಿಂದೊಂದನೊಂದೊರಸಿ 
ವಿತಳವ:೦ ಸಾರುತಿರಲು (ನೊಕಾಂ3- 8-0-೨೬). ೩. ಅಂಬುಹಾರಗಳನೊಂದೆ 
ಗುಟುಕಿನೊಳ್ಳೀರಬೇಕು (ಶತುಶ್ರಿ- ೪-೦೩-೨೦). ಹೀರ ೭ ಪಿ, “ಹೀರ್‌ 
(ಪೀರ್‌) - ರಸಾಸ್ವಾದನೇ, (ಭೂಷಣೇ ಚೆ)” (ಕಮಕಾ). ಹೀರು: ೧. 
ತನ್ನನುದರದೊಳು ಗರ್ಭೀಕರಿಸಿಕೊಂಡಿರ್ದ ಮುನ್ನೀರನಾ ವಡಬಶಿಖ 
ಹೀರುವಂದದಿಂ . . . ಸನ್ನೆತಗುಣಾಭರಣಭೂಷತಂಗಾ ದುಷ್ಟವಷಿನಸಂ 
ಕೇಡನೆಣಿಸಿ (ಸಮ್ಮ. ೦೦-೩) ; ಬಣ್ಣದ ಚಿಟ್ಟೆ ಪುಪ್ಪದಿಂ ಪುಷ್ಪಕ್ಕೆ ಹಾರಿ 
ಬಂಡನಂ ಹೀರಿ ಕಂಗೊಳಿಸುಶಿರೆ. (ಃತ್ರಾಂಗ' ೪೮೪) ; ಹಶ್ತಿನಾರು ತಕ್ಕ 
ಮಟ್ಟಿಗೆ ಬೇಗ ನೀರನ್ನು ಹೀರುತ್ತದೆ. .. ಬಣ್ಣಗಳನ್ನು ಚೆನ್ನಾಗಿ 
ಹೀರುತ್ತದೆ (ಗೃಹು- ೬೩೨). ವಿ. ಕರಡಿ ತಣಿದಾಡಿ ಹೋದುದಿಲ್ಲಿ ನೆರೆ 
ದಿಟುಹೆಗಳೆ ಹೀರಲೊಡೆದ ಹುತ್ತವಿದೆ (ಸೋಮ ೨-೩). ೩. ಘೋರ 
ಪಾತಕಿ ದುಃಶಾಸನನ ರಕುತವ ಹೀರಿ ಮುದದಿ ಮಾರವೈರಿಯ ಭೆಜಿಸಿದ 
(ಜಿರೆಂ. ೦-೨೦೬-೨); ಮೊಲೆಯುಂಂಬಂದದಲಿ ಕೆನ್ನೆತ್ತರನು ಹರ ಹೀರೆ... 
ಬೆದಟ೨ ಪೂತನಿ ಪೋಯ್ನುದೃಶ್ಶದಲಿ (ಸಾಳ್ತರಾ. 30-90); ಕಾಲಕೂಟವ; 
ನಿನ್ನ ತುಟಿಗೊತ್ತೆ ಕಾಲಂ, ಜುಣುಗದಲೆ ಹೀರದಂ (೧929. ೨೨-೪೩). 

ಹೀರಿ ಹಿಪ್ಪೆ ಮಾಡು, ಹೀರಿ ಓಪ್ಪೆಯ ಮಾಡು ಇನಿಸ್ಸಾರಗೊಳಿಸಂ ; 
ಸತ್ತ ತಹೀನವಾಗಿಸಂ : ಗೂಢಚಾರರು...ನಮ್ಮು ದೇಶದ ಸಾರವನ್ನು 
ಹೀರಿ ಹಿಪ್ಪೆ ಮಾಡುತ್ತಿರುವರು (ಏಕಾಶ. ೩೪) ;: ಅರಿರಾಯರುಗಳಿಂಬ 
ನವಧವಳೇಕ್ಷ:ದಂಡವಐನು ತವಕದೆ ಹೀರಿ ಹಿಪ್ಪೆಯ ಮಾಡಿ (4680. ೨3-03); 
ವತಾಯೆಯೆಂಂಬ ರಕ್ಕಸಿ ಸಕಲಪ್ರಾಣಿಗಳ ಸಾರವ ಹೀರಿ ಹಿಪ್ಪೆಯ ವಡಿ 
(ಅ£ಂಡೇ. ೦೫-೨೦). 

(ದೇ.॥ ತುಳು. ಹೀರು; ತೆಲು. ಪೀರುಚು, ಪೀರ್ಚು, ಪೀಲುಚನ] 


ಪೀರಖಾನಿ (ನಾ). ಪೂರ್ವಕಾಲದಲ್ಲಿ ಬಳಕೆಯಲ್ಲಿದ್ದ ಹದಿನಾರು 


ಬಗೆಯ ರೂಪಾಯಿಗಳಲ್ಲಿ ಒಂದಂ ಬಗೆ: ಸನ್‌ ೧೮೪೦ರೆ ವರೆಗೆ 

ಹದಿನಾರುಪ್ರಕಾರದ ರೂಪಾಯಿಗಳು ನಡಿಯುತ್ತಿದ್ದವು. ಅವು. 

ಔರಂಗಾಬಾದಿ...೧೫. ಗೋವಿಂದ ಬಕ್ಷಿ, ೧೬. ಪೀರಖಾನಿ (ಕಥಾಗೆ. 360). 
[?) 


ಹೀರಿಯಡ್ಡು 


ಹೀರಿಯತಷ್ಚು (ನಾ). ಶಾಲೆ, ಕಾಲೇಜುಗಳ ದೈನಂದಿನ ಪಾಠಕ್ರಮ 
ಕ್ಯಾಗಿ ವಿಭಾಗಿಸಿಕೊಂಡ (ಮುಕ್ಕಾಲುಗಂಟೆ, ಒಂದು ಗಂಟೆ 
ಮುಂತಾಗಿ ಅಧಿಕಾರ ವರ್ಗದವರು ತವ್ಮೂ ತಮ್ಮ ಅನುಕೂಲತೆಯ 

ರೆಗೆ ನಿಗದಿಪಡಿಸಿಕೊಂಡ) ಪಾಠಕಾಲ : ಬುದ್ಮವೂರ್ವಕಾಲದ 

ವಿಎರವನ್ನು ೨-೩ ಪೀರಿಯಡ್ನುಗಳಲ್ಲಿ ಮಂಗಿಸಿಬಿಡುವುದು ಘೋರವಾದ 
ದೋಷವೆನಿಸುತ್ತದೆ (6೪೩ತ್ರ. ೫): 

ಪೀರು, 'ಪೀರ್‌' ನೋ. 

ಪೀರು 'ಪೀಯ್ಲಿ' ನೋ. 

ಪೀರೆ, ಹೀರೆ, (ನಾ). ಒಂದ ಬಗೆಯ ತರಕಾರಿಬಳಿ ಡೆ ಹಾಗೂ 
ಅದರ ಕಾಯಿ: “ಪೀರೆ ಜುಲಿನಿ” (ವತ್ತುಕೋ: ೩೬-30) ; ನೆಲ್ಲಿಯ 
ಸೆಟ್ಟು... ಫೊಸಪೀರೆಯ ಬಿತ್ತಿನೊಳಾದ ಬೂದಿಯಂ ನಿಲ್ಲದೆ ಬಾವಿಯೊಳ್‌ 
ಕಲಸಲ: ಬ್ಬನ ಕೈಪೆಯ ಕಾ(ಖಾ)ರದೂಅಲೊ(ದೊ)೪" ಪೊಲಬ್ಬವಿವೆಂಬ 
ಬಾವಿಗಳ ನೀರಮೃತೋಪವಂಯೆಂಗೆ (ಅಟ್ಟಿದ. ೦೦-೬). 'ಕಾಟ್ಟೀರೆ', 
*ಕೈಪೆವೀರೆ' ಪರಾ. ಹೀರೆ: ಆ ರಂಜಗೃಹಾಂಗಣದೊಳ" ಹೀರೆಯ 
ಹೂವಿಂದೆ ಸಮೆದ ಪೊಸಪೂವಲಿಯೊಳ* ಕಾರಿಲ್ಲದೆಯು೨ ಆದುವು 
ನೇರಾಣಿಯ ಹೊನ್ನ ಮಲ್‌ (ಕಂಭ. ೪-೬6) ; ಹೀರೆಯೆ.ಳೆಗಾಯು 
ಕುಯಿದುಕ್ಷಣದಿ ತಂದದಜಿ ಧಾರೆಯಂ ಕೆತ್ತಿ ಸಂಬಳಿಸಿ (ಸೂರ. 8-0) ; 
ಹೀರೆ ಸೌತೆ ಕೂಷ್ಮಾಂಡೆಳೆಗೂಗುರಿ... ಸಂಭಾರಂಬೊೊರೆದುಪ್ಪಿನಕಾಯಿಗಳಿಡೆ 
ವಾಡಿಣಳು  (ಮುರೇಶ್ರು. ೨೩೨೩). ([ದೇ.॥ ತವಿ. ಪೀರೈ, ಪರ", 
ಪೀರ; ವ:ಲ. ಪೀರ, ಪೀರಮ*; ತುಳು. ಪೀರೆ ; ತೆಲು. ಪೀರ ; 
ಕೋಲಾ. ಬೀರಾ; ಪರ್ಜಿ. ಬೀರ] 

ಪೀರ್ತರ್‌ (ಕ್ರಿ). ಹೀರಲ್ಪಡು ; ಬರಿದಾಗು : ವಂದನಾಗ್ಲಿಜ್ವಾಲೆಯಿಂ 
ಮುಗ್ಗಿದುದೊ.,. ಸುಯ್ಸೇಟ್ತಂದ ಭೃಂಗಾವಳಿಯಿನಿರದೆ ಪೀರ್ತಂದುದೋ 
ವೇಟ್‌ಮೆಂಬಂದದೆ ಲಜ್ಜಾವಂಗ್ನೆಗೇನುಂ ನ:ಡಿ ಪೊಜಮಡದಂ ಯ್ತು 
(ಉದಂಉ. 360). [ ಪೀರ್‌ _ ತರ್‌ ] 

ಪೀಲಕ (ನಾ). ಕರಿಯ ಬಣ್ಣದ ದೊಡ್ಡ ಇರಂವೆ ; ಕಟ್ಟಿರುವೆ. [ಸಂ-] 

ಪೀಲಿ, ಹೀಲಿ (ನಾ). ೧. ನವಿಲುಗರಿ: ಎಮೆಯಿಕ್ಕದೆ ನೋಟ್ಟ ಣ್ಣ 
ಣ್‌ ಪೀಲಿವೊಲಾಗೆ ಬಂದು ಪೆಅತೊಂದು ಮನಂಬುಗೆ ಪತ್ತಿ ಚಿತ್ತದೊಳ್‌ 
ಕೀಲಿಸೆ ಕಾನನಂಬು (ಶಂಶರಾ. ೪-9೬); ಸೋಗೆಯ ಚೆಲ್ಪು ಕಣ್ಣೆಆಹದುದೋ 
ಪೇಟಕಿಂಬಿನಂ ಪೀಲಿಗಳ್ತರದಿಂ ಕಣ್ಣೊಳಿಸಲ್ಕೆ ನರ್ತಿಸುಗ: 
ಮುದ್ಕಾನಂಗಳೊಳ್‌ ಸೋಗೆಗಳ* (ಕಾರಂಪೂ. ೨೪೩೩) ; ವನಲಕ್ಷ್ಮಿಗೆಶ್ತಿದ 
ಪೀಲಿಯ ಸತ್ತಿಗೆಯೋ...ಎನೆ ಚೂತಮೊಪ್ಪುಗುಂ (೧. 
೨. ನವಿಲಿನ ಸೋಗೆ ತೋಕೆ : ನೀಲಮುತ್ತಿನ ಸರಿಐಳೆಯೊಳು 
ಕೇಕಿಗಳ್‌ ಪೀಲಿಯನೆಶ್ತಿ ಸಂತಸದಿ ಲೀಲೆಯಿಂ ಕುಣಿದುವು (6ನಂಶ. 3೩-೨೦); 
ನವಿಲ್‌ ನೀಳ್ವ ಪೀಲಿಮ ಚವರಿಯಿಂದವುದೊ ಗುಡಿಸುತಿದೆ (ಕ್ರೀರಾವೂಿ. 

೩. ನವಿಲಂಗರಿಯಲ್ಲಿರುವ ಕಣ್ಣಿನಂತಿರಂವ ನಡುವಿನ 
ಭಾಗ ; ಚಂದ್ರಕ : (9). ಹೀಲಿ: ೧. ಶಿವ ನಿಮ್ಮ ನೋಡದವನ 
ಕಣ್ಣು ಹೀಲಿಯ ಕಣ್ಣು. (ಸರ್ಪನ. ೦೬೪-೭೯೩); ಬಿರುದಿನ ಕತ್ತರಿಯ 
ಹೀಲಿಗಳ ರುಲ್ಲರಿ ಮುಸುಕಿದವು ಗಜವ (ಕುರ್ಮಾರ್ರೋ, ೩-೬); ಸುತ್ತಿ ಸುಳಿದು 
ತುಂಬಿಗಳು ಮೇಲೆ ಹೀಲಿಯ ಸತ್ತಿಗೆಯಂತೆ ರಂಜಿಸಲು (ಕಂಠ. ೩-9೪). 
ಪಿ. ಹೀಲಿಯನಡ್ಡ ಗಟ್ಟ ಬಿಡದಾಡುವ ಪೆಣ್ಣವಿಲೆಂದು ಕೇಕಿ ಬಂದಾ 
ಲಲಿಶೋಲ್ಲಸಶ್ಕಬರಿಗೊಯ್ಯನೆ ಜೋಡಿಸೆ (ಉರ್ಯರಿ. ೨-೪6). 

[ದೇ.॥8 ತವಿು:. ಮಲ. ತುಳು. ಕೊಡ. ತೆಲ:. ಪಿ;ಲಿ) 

ಪೀಲಿಗುಳ್‌ (ನಾ). ನವಿಲುಗರಿಯ ವಂಧ್ಯದಲ್ಲಿರಂವ ಕಪ್ಪುಬಿಂಬ : 

ಅಲರ್ದ ತಾವರೆಯ ತನಿವಂಡಿನ ಪನಿಗಳಿಂ ಪಸರಿಸುವ ಪೀಲಿಗ್ಗಾಳೊಳಂ 
* . ರಂಜಿಸುವುದು (ಉದಂತೂ. ೦೦೬). [ಪೀಲಿ ೪೯) 


[ +o. period ] 


64೨-060). 


೨-೩೪). 


೫೬೪೨ 


6 


40 


ಪೀಲಿಗೊಡೆ, ಹೀಲಿಗೊಡೆ 


ಪೀಲಿವೊಜಿ್‌ೌ 


ಪೀಲಿಗರಗ, ಹೀಲಿಕರಗ (ನಾ). ನವಿಲಂಗರಿಗಳಿಂದ ಅಲಂಕರಿಸಿದ ಕುಂಭ; 
ಪರಿಜನಂಗಳ* ತಳಿವ ಫಪೀಲಿಗರಗದಾಲಿಗುಡುವ ನೀರ ತೋರವನಿಯ ತಂದ 
ಲೊಂದುಗೆಯೆೊಳವೆ)ಂತಾನ೨ಂ ಹಮ್ಮುದದಿನಗಲ್ಲು (ಕಂದ್ರಥು. ೫-೦೯ ಐ). 
ಹೀಲಿಕರೆಗೆ : ಖಜ್ವಯದ ಹೀಲಿಕರಗದ ಬೋನದ ಪರಿಯಣದ . . . 
ನೆಲನನ-ಗ್ರಡಿಪ ಪಲವುಂ ನಿಯೆೋೀಗದನ್ವಯಾಗತೆಯರೆ೨ಂ (ರಂಡ್ರಫ್ರೆ. ೬-೮೩ ಐ). 

( ಹಲಿ 1 ಕರಗ) 
(ನಾ). ನವಿಲುಗರಿಗಳಿಂದ ಮಾಡಿದ 
ಕೊಡೆ --ಛಶಿ) : ಕಂಪಿಂಗೆಳಸಿ ಮುಡಿಗೆ ಮುಸುಜಿ:ದ ಭೃಂಗಂಗಳ್‌ 
ನೆಗೆದ ಪೀಲಿಗೊಡೆಯನೆ ತೋರ್ಕುಂ (640. ೨-೯೭). ಹೀಲಿಗೊಡೆ : 
ಮುಡಿಯ ಬಾಸಿಗಗಂಪಿಗೆಳೆದುಂಬಿಬಾಡೆ ಬೆಳ್ಳೊಡೆ ಮೇಲೆ ಮೆಜ್‌ಯೆ 
ಭಾವಜನು ಅಡಕಿಟ್ಟ ಬೆಳುಗೊಡೆ ಹಿ'ಲಿಗೊಡೆಯ ನೆಳಲಡಿಯೊಳಿರ್ದ 
ನೊಯೆನಲೆಸೆದ (ರಠ- ೩೦ -€೩) [ಬೀಲಿ-ಕೆೊಡ್ಕೆ] 

ಪೀಲಿದಲೆ (ನಾ). ನವಿಲಿನ ಸೋಗೆಯಾಕಾರದ ಮುಡಿ,._ಕೂದಲಂ : 
ಬಂಡುಣಿಗಂರೂಳ್ಗಳ ವರಪಿಕಾಲಾಪದ ಪಿ:ಲಿದಲೆಯ ಲಲನೆಯನೀಕ್ಷಿಸಿದೆನ: 
(ಕ್ರರಂಡಿ- 9-0೪): [ಪೀಲಿ--ತಲ್ಮೆ) 

ಪೀಲಿದಳೆ "ಪೀಲಿದಟಿ್‌' ನೋ. 

ಪೀಲಿದಳೆಎಡಿ (ಕ್ರಿ). ನವಿಲುಗರಿಗಳ ಕೊಡೆಯನ್ನು ಹಿಡಿ: ಪೀಲಿದಳಿ 
ಎಡಿದಂತೆ ವೈಗಂಖಗಳಿಕುಳಂ ಮೇಲೆತ್ತಿ ಬರೆ... ಒಂದು ಲೀಲಾಬ್ಜಮಂ 
ಪಿಡಿದು ಬರ್ಪಳೊಪ್ಪಿರ್ದಳು (ಕಂಪು- ೦೪-೨೩). 

[ ಪೀಲಿದಳೆ (ಎ ಪೀಲಿದಟ) ಪಡಿ] ) 

ಪೀಲಿದಲ್‌, ಪೀಲಿದಳೆ, ಹೀಲಿದಳಿ (ನಾ). ನವಿಲುಗರಿಗಳ ಕೊಡೆ 
ಪಿಂಛೂೀತಪತ್ರ : ಆ ಪುರದುಪವನದೊಳ್‌ ವನದೇವತೆಗೆ 
ಪೀಲಿದಟಯನೆತ್ತನ ಸೋಗೆಸವಿಲ್ಲಳಿಲ್ಲ (ಶಂಠಾಮಾ, ೦-೦೦೬ ವ); ಮಲ 
ದುಂಬಿಯ ಬಂಬಲ್‌ ಎತ್ತಿ ಪಿಡಿದ ಪೀಲಿದಬ್‌್‌ ಯಾಗೆ (ಕಲ್ಮ 9 - ೪೭). 
ಪೀಲಿದಳೆ : ನೆಗೆದು ಸುತ್ತಂ ಪರಿಮಳಿಸುವ ಗಂಧಂಗಳೊಳು ಮಂಡಿ 
ಗೆಅಗುವಳಿಕುಳಂಗಳ ಬಏಲಿದಳೆಯೆ.2ಳಗೆ . . , ಮೆಆಕ್‌ವುತಿರೆ (ನೀರೆ: ರೇ: 
೩೨-೦೪). ಹೀಲಿದಳೆ : ನೂತನೋದ್ಗ ತನರ್ತನಕ್ಕೆ ಮುಯ್ಕಾನುತುಂ 
ಗೂಡೆ ಹೀಲಿದಳೆಯಣುಕುಗಳ ನಡ:ವೆ ಮೆಟವುತ೨0 (ನಂಬಿರ- ೩-೬೩) 
ಆಳಿತ ಬೆಳುಗೊಡೆಯು ತುಣುಗಿದ ಹೀಲಿದಳೆಯ ಮಂಡಳಿಸಿದಣುಕುಗಳ 
ನೆಳಲೆ.ಇಳು ನಡೆವನಪ ತಿಮನಚಳಿತಸಿದ್ದನು (ದರಾ ೬-೨೦) 

[ ವೀಲಿ--ತಟ ] 

ಪೀಲಿದುಜುಬು (ನಾ). - ಪೀಲಿದಲೆ : ನಿಡಂಗಣ್ಣಳ ನಿಬಿಡಸ್ತನಗಳ ಪಿಡಿ 
ನಡುವನ ಪೀಲಿದುಜುಬಿನ ಕಡುಚೆಲ್ವುವಡೆದ ಸೊಬಗುಗಾತಿ ಮೆಲ್ಲನೆ 
ನಡೆತಂದಳಾ ನೃಪನೆಡೆಗೆ (ಕೇರಿಂಸ9- ೦೨-೩೧). 

| ಪೀಲಿ--ತುಜುಬ್ಮು (ಆತುಣುಂಬ್ಯು) ) 

ಪೀಲಿಬಿಜ್ಜಣಿಗೆ `ಪೀಲಿವಿಜ್ಜಣಿಗೆ' ನೋ. 

ಪೀಲಿವಿಜ್ಜಣಿಗೆ, ಪೀಲಿಬಿಜ್ಜಣಿಗೆ (ನಾ). ನವಿಲುಗರಿಗಳಂದ ಮಾಡಿದ 
ಬೀಸಣಿಗೆ: ಪೀಲಿವಿಜ್ಜಣಿಗೆ ತಣ್ಣಿನ ನೀರ ಸಜಕಿಯಾದ ಪೊ:ಗಳುತಿಗೆಯಿರೆ 
ಸಜ್ಜೆಯೋವರಿಯಿದೋ-ರಿ ಮಾಡಿತು 
4-೬೦). ಹೀಲಿಬಿಜ್ಜಣಿಗೆ ; ಅನುನಯ-ದಿಂ ವಾರವಲಾಸಿನಿಯರ್‌ ಮೆಲ್ಲೆಲರ 
ವೀಲಿಬಿಜ್ಜಣಿಗೆಯನೊಯ್ಯ ನೆ ಬೀಬೂತ್ತಿರೆ ನೃಪನೆಂದನನಿನಿಸಿನಿಸಂ 
ಬಬಲೈನಬ*ಯುಶ್ತಿರ್ದಂ (೫8ರಂಕಾ- ೪೫೩). ( ಪೀಲಿ + ಬಿಜ್ಮಣಿಗೆ ] 

ಪೀಲಿವೊಜಿ (ನು). ನವಿಲುಗರಿಗಳ ಹೊರೆ, -ಪೆಂಡಿ:: ಕರಿದಂತಂಗಳ 


ಕಂತುಗೆದು,. ? 2೨ (ಕಂದ್ರಫು- 


ನಾಂತು ಪೀಲಿವೊಜಕಿಯಂ ತಟಕ್ಕಿ ಸಿ ಗಂಧೇಭಷುುಕ್ತಾಫಳಭಾರಮು 
ತಳೆದು . . . ಬನದರನೇಕ೦* ಬಟಃಸಂದು ಕಾಡೊಡೆಯನಂ ಕಾಂತಾರ 
ದೊಳ್‌ ಲುಬ್ಧಕರ್‌ (ಕಾರಂಪೂ- ೧೬೪): ([ ಪೀಲಿ -- ಪೊಜಕಿ 


ಪೀಲ್ಕು ೫೬೪೯ -ಪ್ಶ್ಕ 
ಪೀಲ್ಲು (ನಾ). ೧. ಒಂದು ಬಗೆಯ ವಂರ ; ಆಕ್ಷೋಟವೃಕ್ಷ: ೬-0) ದೇವಕೀಸುತನೇನು ಬಂಡಿಯ ಜೋವಗುಲದಲಿ ಜನಿಸಿದಸೆ 
ಉಗುನಿ: “ಪೀಲುವೆನಲ್‌ ಗುಡಫಲಂ” (ಜತ್ರುಳೋ. ೩೪-6): ೨. ಹೂವು. ಮೇಣಾ ವಿರಿಂಚಿಯದಾವ ಸಾರಧಿಕುಲದ ಪೀಳಿಗೆಯೊ (ಕುನ್ಮಾಳ: 
೩. ಬಾಣ. ೪. ಆನೆ: “ಪೀಲು ಪಿನದ್ವಿರದಾಂಕಂ ” (ನಕ್ಕಳೋ. 8-೬9); ತೆಗೆಸಿದನು ಬಳಿಕಿನಕುಲದ ಪೀಳಿಗೆಯ ನೃಪರಾರ್ಜಿಸಿದ 
೧೩೦-೬8); *ಪೀಲುಃ - ಪುಂಡೀಗಿಡ, ಆನೆ, ಸರಳು, ಹುವು ಸ ನಾನಾಯೊಗ ಯಗಂಗಳೆ . . . ನಾಣೆಯಂಗಳನಖಳವಸ್ತೂಗಳ (ಕೊರೆರಾ 
(೩08: ೪06). ೫. ಹುಳು; ಕ್ರಿಮಿ. ೬. ಕಣ; ಅಣು : ಸೆರೆಮನೆ| 8 6-8-9). ೨. ತಲೆಮಾರು: ತಲೆಯಿಂದ ತಲೆಗೆ, ಪೀಳಿಗೆಯಿಂದ 
ಎನುವುದು ಏತಕೊ ಒಡಲಿಗೆ ಕಾಂಬುದು ಅರಮನೆ ತುಣುಕು ಅದಂ ಪೀಳಿಗೆಗೆ . . . ಇಳಿಯುತಿದೆ ಯುಗದಿಂದ ಯುಗಕೆ ಮಾನವಧರ್ಮ 
ಕೀಲುಕೀಲದಲಿ ಪೀಲುಪೀಲಿನಲಿ ರನ್ನದ ಕಣಕಣ ಮಿಣುಕುವದು (ಅರಳು: ನಿಲದಮೃತಧಾರೆಯದು (ಮೀಳುಳೆ. 906) ; ಹಿಂದಿನವರ ಆದರ್ಶಗಳು 


9-6). ೭. ಹುಲ್ಲು: “ಹುಲ್ಲಿನಲ್ಲಿ ಮರದಲಿ ಪೀಲು” (ಕಂಗಳ: 
0೪೩4-೨೩): [ಸೆಂ.)] 
ಹೀಲ್ಕು (ನಾ). [ಸಂಗೀತ] ಒಂದು ರಾಗದ ಹೆಸರು ; ಬರಖತ್ತುಲ್ಲಾ 


ಖಾನರು ಇವರ ಮನೆಯಲ್ಲಿ "ಪೀಲು'ರಾಗವನ್ನು ನುಡಿಸಿದುಗ (ಗಾಳಿ. ೨) 
ಅವನು ಪೀಲುರಾಗದಲ್ಲಿ ಕಟ್ಟಿದ ಪದವು ಹಳ್ಳಿಗಳಲ್ಲಿ ಎಷ್ಟೋ ದಿನ 
ಲೋಕಪ್ರಿಯ ವಾಗಿತ್ತು (ಗೊರತಿಯಿ- ೨೩೨). [ ಹಿಂ. ಮರಾ. ಪೀಲ) 

ಪೀಲುಕ (ನಾ). ೧. ಒಂದು ಬಗೆಯ ಮರ : 'ಕಾಕಪೀಲುಕ' ಪರಾ. 
೨. ಇರುವೆ. [ಸಂ.7 

ಹೀಲುಪರ್ಣಿ (ನಾ). ೧. ಒಂದು ಬಗೆಯ ಸಸ್ಯ; ಹೆಗ್ಗುರುಟಿಕೆ : 
“ಮೂರ್ವಾ, ದೇವೀ .. . ಗೋಕರ್ಣಿೀ, ಪೀಲುಪರ್ಣಿ. ೧೦ ಹೆಗ್ಗುರು 
ಟಿಕೆಯ ಹೆಸರುಗಳು” (ಸಿ್ಕಂಕಿ- 060). ೨. ತೊಂಡೆ ಗಿಡ: “ತುಂಡ 
ಕೇರೀ, ರಕ್ತಫಲಾ, ಬಿಂಬಿಕಾ, ಪೀಲುಪರ್ಣೀ- ೪. ದೊಂಡೇಗಿಡದ 
ಹೆಸರು” (ಸಿರ್ಕಾಂಕಿ: 0೪೪). [ಸಂ. ಪೀಲುಪರ್ಣಿ) 

ಪೀವ (ನಾ). ದೊಡ್ಡದು; ಸ್ಮೂಲವಾದುದು : “ಬಹುಳ . . . 
ಪೀವಾ, ಪೀವರಃ ಈ ೫ ದೊಡ್ಡೀತು)” (ತಉಾಯು- ೬-೦೩೭). 

(ಸಂ.] 

ಪೀವಡಿ. ಪೆವಡಿ (ನಾ). ೧. ಅರಿಸಿನಬಣ್ಣದ ಮಣ್ಣು; ಹಳದಿ ಮಣ್ಣು: 
ಘಟಕ. ಮಂಶಿಯ ಮಣ್ಣು, ಕುಂಬಾರರ ಮಣ್ಣು. ಕಾವಿ, ಪೀವಡಿ 
ಮುಂತಾದ ಮೃತ್ತಿಕೆಗಳು ಈ ಧಾತುವಿನಿಂದ (aluminiom) ಹುಟ್ಟುತ್ತವೆ 
(ಪಂ: ೩-೦೩): ಪೆವಡಿ : ೨. ಹಳದಿಬಣ್ಣ : ರತಲಿನ ಮೇಲೆ 
ಕಿಮ್ಮತ್ತು ಅಗತಕ್ಕೆ ಜೀನಸಗಳು. ೧, ಅಗರ ೫೧, ಹಿತ್ತಾಳಿ 
ತಂತಿ; ೫೨. ಪೆವಡಿಬಣ್ಣ (ಹಳದಿಬಣ್ಣ) (ಮಾಂರಿವಾ: ೧೨೯) 

(ಮರಾ. ವಿವಡೀ, ಪೇವಡೀ] 

ಪೀವರ (ಗು). ೧. ಕೊಬ್ಬಿದ ; ಸ್ಥೂಲವಾದ ; ತೋರವಾದ; 
ಆಕೆಗಳ ಪೀವರತುಂಗನಿತಂಬಬಿಂಬದೊಂದಗಲದ ವೃದ್ಧಿ ಪೆರ್ಚಿ ನೆಲೆವೆರ್ಚಿ 
ದುದೀ 'ಕೊಳಂ (ಉತಿತಿ: 6-36): ' ಪೀವರಸ್ತನಿ' ಪರಾ. (ನಾ). 
೨. ದೊಡ್ಡದು; ಸ್ಕೂಲವಾದುದು : “ ಬಹುಳಃ, 

ಪೀವರಃ ಈ ೫ ದೊಡ್ಡಿ (ತಂ)” (ತಉಯ. 

ಅತಿನಿಬಿಡಂಗಳ್‌ ವೃತ್ತೋನ್ನತಂಗಳತಿಪೀವರಂಗಳೆಶಿಕರಿನಂಗಳ್‌ 
ಅವಳ ಕುಚಂಗಳ್‌ (ಗರಾಯುು. ೪-84). ೩. ಸ್ಥೂಲನಾದವನು ; ದಪ್ಪ 
ನಾದವನು : “ಪೀವರನೆನಲ್‌ ಸ್ಮೂಲನೆನೆ ಬಹುಲನೆನೆ (ಪೀನನೆನೆ) 
ದೊಡ್ಡಿತಪ್ಪವನೆನಿಕ್ಕುಂ” (ಕುಂಗಉ- ೩೯-೦೦) (ಸಂ.] 

ಪೀವರಸ್ತನಿ, (ನಾ). ೧. ಪ್ರಷ್ಟವಾದ ಮೊಲೆಗಳುಳ್ಳವಳು. ವಿ. ದೊಡ್ಡ 
ಕೆಚ್ಚಲುಳ್ಳ ಹಸು: “ಪೀನೋಧ್ನೀ. ಶೀವರಸ್ತನೀ._ಈ ೨ ಹೆಗ್ಗೆಚ್ಚ 
ಲಾವು” (ಶಂ%ಯ- ೪8-೦೦೬): (ಸಂ. ಪೀವರಸ್ತನೀ] 

ಪೀವರೋಧ್ಲಿ (ನಂ). ಇ ಪೀವರಸ್ತನಿ ೨: “ಪೀವರಸ್ತನಿ ಏವರೋದಧ್ನಿ 
ಯೆನೆ ಹೆಗ್ಗೆಚ್ಚಲಾವು'' (ಮಂಗಂಿ. ೫೪-೫). [ಸ೨. ಪೀವರೋದ್ಲೀ] 

ಪೀಳಿಗೆ (ನಾ). ೧. ವಂಶ; ಕುಲ: ರವಿಕುಲದ ಏೀಳಿಗೆಯೊಳೊಗೆದ 
ರಾಯರ್ಗೆ ಪಟ್ಟವ ಕಟ್ಟುವಂದಿದಿಲ್ಲದೊಡರಸುತನ ಸಲ್ಲವು (ತತಳಾಳ 


ಸ್ಕೂ ಭ್ಯ 


೫೩-೦6೬); 


10 


16 


೩0 


80 


ಬರುವ ಪೀಳಿಗೆಗೆ ಮೇಲ್ಮಂಗ್ತಿಯಾಗುತ್ತವೆ (ಶಿಕ್ಕರ. ೩30). ೩. ವಂಶಕ್ಕೆ 
ಸೇರಿದವನು ; ವಂಶಜ: ನಿರೀಕ್ಷಿಸುತನಿಬರಿಂಗಿತವ ಮೇಲುಮೊಗದ 
ಗಭೀರಗತಿಯ ಛಡಾಳವನು ಕಂಡಿವರು ರಾಯರ ಫೀಳಿಗೆಗಳಹಂದೆಂದು 
ನಿಶ್ಚೈಸಿದನು ಮನದೊಳಗೆ (ಕುಠ್ಶಾಳ. ೦೬-೨೩). ' ಪೀಲಗೆ ' ಪರಾ. 
ಹೀಳ್ಕುದುರೆ (ನಂ). [ ಸಂಗೀತ ] ಪಿಟೀಲಿನ ಧ್ವನಿಪೆಟ್ಟಿಗೆಯ ವಂಧ್ಯ 
ಭಾಗಕ್ಕಿಂತ ಸ್ವಲ್ಪ ವೆೀಲುಗಡೆಯಲ್ಲಿ ತಂತಿಗಳು ಹಾದು ಹೋಗಲಂ 
ಲಂಬವಾಗಿ ಅಳವಡಿಸಿರುವ ಕಂದಂರೆಗೆ ಸಿಕ್ಕಿಸುವ ಒಂದು ಉಪ 
ಕುದುರೆ; ನಾದವನ್ನು ಕಡವೆಂ ಮಾಡಂವುದಕ್ಕಾಗಿ ಈ ಉಪ 
ಕಂದುರೆಯಂನಲ್ನಿ ಸಿಕ್ಕಿಸಂತ್ತಾರೆ: ಅವರೆ ಸಾಧಕ ಅತಿ ಗೋಪ್ಯ 
ಪಿಟೀಲಿಗೆ ಪೀಳ್‌ಕುದುರೆಯನ್ನು ಸಿಕ್ಕಿಸಿ ಸಣ್ಣನಾದದಲ್ಲಿ ಅಭ್ಮಾಸಮಾಡಾ 
ತ್ತಿದ್ದರು (ನಾರಾ. ೨೦)- [< ಎಳ್ಳೆ 4 ಕುದುರೆ ] 
ಪೀಟ. ಪೀರರ್ಕಿ (ಕ್ರಿ). ಕೆದರಂ ; ಚೆದರು ; ಚೆಲ್ಲಾಪಿಲ್ಲಿಯಾಗಂ ; 
ಅಸ್ತವ್ಯಸ್ತಮುಗು : * ಪೀಟು ವಿಕೀರ್ಣೇ ” (ಕಮರಾ.6) ; ತೊಡಂಕಿ 
ಪೀಟ್‌ದ ಕುರುಳ್ಗಳೆ ಚಿತ್ತದೊಳಂದ ಬೇಸಅಂ ನುಡಿವವೊಲಾಗೆ ಬರ್ಪ 
ಕಮಳಾಯುತನೆ:ತ್ರೆಯನಿಂದುವಕ್ಕೆಯಂ ಕಂಡು (ಕುಶರಾ. ೩-೯೯) ; ಸುರ್ಬು 
ಗೊಂಡ ಗಡ್ಡಮುವಂಂ ಮಾಸೆಯುಮನಗಲೆ ನೂಂಕಿ ಪೀಠದ 
ತಲೆಯೇಲಂಶಿರ್ದ ಬಾಯೊಳಡ್ಡಗೈಯನಿಡುವುದುಂ (ಲವ: ೬-೩೬ ವ) 
ಹೀರ್ಕು : ಕಪ್ಪುಕುರುಳುಗಳಿಂದ ತಲೆಯ ಫೀರಿದರು ಒಪ್ಪುವೊಲು 
ತಾರೆಗಳ ನಡುವೆ ತೂರಿಹಳು ರಾತ್ರಿಯೆ:ಂಬಿವಳಾವ ಧಾತ್ರಿ ? (ಬಾನಿಗೆ. ೬-೪) 
[ ದೇ.॥ ತಮಿ. ಪೀಆು ಇ ಬಿರಿ, ಸೀಳು ; ಮಲ. ಪೀರು ಇ ಹರಿ) 
ಪೀಟ (ನಂ). ೧. ಚೆದರಂವಿಕೆ ; ಚೆಲ್ಲಾಪಿಲ್ಲಿಯಾಗುವಿಕೆ; ಅಸ್ತ 
ವೃಸ್ತವಾಗಂವಿಕೆ : ಹಿಟ್ಟುದ ಪೀಯಾದ ಸಿಂಧುರದಿಂ ತಟದ ಮುಟಿ 
ದನ್ಮರಥದಿಂ ಕಣ್ಣಂ ಮನಕ್ಕಂ ಭಯಂಕರಮಾಾದಾಜಿಯೊಳಟ್ಟಿ ತಿಂಬ 
ಜವನೆಂಬಂತಿರ್ದನಬ್ದ್ಬೋದರಂ (ಶಂಉರಾ. ೪-039). ೨. ಇರಚಲು ; 
ಇರಿಸಲು : ಪಾಣುವ ವಿಮಾನದೊಂದಳ್ಳೇಅ*%ಂ ಪಣದುಗುವ ಮುಗಿಲ 
ನೀರ್ಗಳ ಪಲವುಂ ಪೀ[ ಕಾಕಾಂ. ಜೀ, ಬೀ ]ಜುಗಳೊಳೆಳ೩ ಖಚರರನಾ 
ಅಸಿದುದು ಗಗನದೊಳ್‌ ವಿಯತ್ತಳಪವನಂ (60ಸು ೪-5೬). [ -ಪೀಡನ್ಯ,) 
ಹೀಬ್‌ಗೆ (ನಾ). ಸಿಂಹಾಸನ ; ಪೀಠ: “ಪೀಠಿಕೆಗೆ ಪೀಟಕಿಗೆಯೆನಿಕ್ಕುಂ” 
(ಸಾವ, 09) ;: ನೀನುಳ್ಳೊಡುಂಟು ಲಾಜ್ಕಂ - - - ನೀನುಳ್ಳೊಡುಂಟು 
ಪೀಟಿಕಿಗೆ ನೀನಿಲ್ಲದಿವೆಲ್ಲವೊಳವೆ (ಗಂಯಿಯು. ೫-3೦); ಬೇಡಿದೊಡೀಯ 
ನಾಂತಡಿಅೌಯಂ ಮಂಜಕಿವೊಕ್ಕೊಡೆ ಕಾಯನಂಶವಂ ನಾಡರಸಾಗಿ ಪೀಟಿಗೆಯ 
ನೇಟ್‌ದೊಡೇನವನೆಗ್ರಗಣ್ಮನೇ (ಸೂಸು. ೦೬-3೩); ವೀಠಿಕಾ. ಪೀಲಿಗೆ 
(ಕಶುರ. 3೩೬ ಕ್ರಯೋ)- ` ಪೀಳಿಗೆ ' ಪರಾ. [ ಆ ಸಂ. ಪೀಠಿಕಾ] 
-ಪುು. -ಹ (ಪ್ರ). ಪ್ರೇರಣಾರ್ಥದಲ್ಲಿ ಧಾತುಗಳ ಮೇಲೆ 
ಹತ್ತುವ ಒಂದು ಪ್ರತ್ಯಯ : ' ಅಟ್‌ಪು', ` ತಿಳಿಪ್ಕು ', ' ನಡಪು,' 
ಪರಾ. -- ಹ್ಮು : ' ಕಳಂಹಂ ', "ತಿಳುಹಂ, ' ಪರಾ. 
-ಪ್ಟು “ಹಂ (ಪ್ರ). ಒಂದು ಭಾವನಾಮವಾಚಕಪ್ರತ್ಯಯ : 
"ಒಳ್ಳು'. 'ತೆಳ್ತು', 'ನಣ್ಣು' ಪರಾ. - ಹ್ಮು: *ತೆಗಹು', 
"ತೊಡಹ್ನ ' ಪರಾ. 


ಪುಂ ೫೬೫೦ 


ಪುಂ. (ನಾ). ೧. ಗಂಡಸು ; ಪುರುಷ : .ಪುಂ ಪೆಂಗಳಿಂದ (ಪುಂ ಪೆಣ್ಗಳಿಂದ) 
ಪುಟ್ಟಿದ ದೇಹನನು ತಿಳಿ... ಇಂಪಾಗಿದೆಯೆಂದು ಹಿಗ್ಗದಿರೆಲವೊ 
ಹೊಲೆಗಂಪ್ರ ನಾರುವುದು ತೊಳೆಯದೆ ಇವಲು (೭ಗಕ್ಕ- ೪-೦): 
೨. ಗಂಡುಸಂತಾನವಿಲ್ಲದವರಿಗೆ ಪ್ರಾಪ್ತವಾಗ:ವುದೆಂದು ಹೇಳಲಾದ 
ಒಂದು ನರಕ. ೩. [ವ್ಯಾಕ] ಪುಲ್ಲಿಂಗ : ನೀನ ಕರ್ಣಾಟಕದೊಳ್‌. 
ಏನಂ ಸ್ತೀ ಪುಂ ನಪುಂಸಕೋಭಯ ಪುಂಸ್ರೀ ಸ್ರೀನಪ್ಪವಂಸ್ತವ್‌ಬ್ಕಾ 
ನ್ಯೂನಾರ್ಕಯಮೆಂದು ಲೀಗಮೊಂಬತ್ರ್ತೂ ತೆಜಿಂ (ತಮರ. 66). 

[ ಸಂ. ಪುಸ್‌] 

ಪುಂಕಿಸು (ಕ್ರಿ) :ಧ್ವನಿ ಮಾಡು ; ಸ್ವರವನ್ನು ಹೊರಡಿಸಂ : ಸುಹಿರವಾದ್ಕ 
ವಾದನವಿಶಾರದನಪ್ಪ ಕಿನ್ನರಂ ತನ್ನಯ ಸೊಳಹೆಯೆಂಬ ವಾಸಮಂ ಕೊಂಡು 
ಹೆಲ್ಲಣಿಯಂ ಸುದ್ಮಮಾಗಿ ಪು:ಕಿಸಿ ಬಿಂಕಂಬಡೆಯೆ ಮುಹಚಾರೆಯಮಂ 
ವಾಡಿ ರೂಢಿವಡೆದ ಮಧ್ಯವನಾದಿಯೆಂಬಾದಿರಾಗವುಂ ರೂಹುಗೊಳಿಪುದುಂ 
(830ಕೀಕೃ. ೦೬-೬೬ ಐ); ಪುಂಕಿಸಿದ ಮಾಂಸ (ವಾಂಶಸ ಕಾರನ ಪುಂಕೃಶಿಯಖುಂ 
ಶ್ರುಶಿಯುಮೆಂದು ಭೇದಿಸಲಿನ್ನೂರ್ಗಂ ಕರಮರಿದೆನೆ ಭಾರತಿಯಂ: ಕಿಟ್‌ 
ಯಳಿವಳ್ಲಿರೆನಿಸಿ ಸಮಗಾಯಿನಿಯರ* ತಾರಯನ್ಸುವುದು: (ಜಾಕೀ. ೪-8೪). 

[ಆ ಪುಂಖಿಸು] ` 

ಪುಂಕೃತಿ (ನಾ). ಸ್ವರ; ನಾದ: ಪುಂಕಿಸಿದ ಮಾಂಸ ವಾಶ]ಕಾರನ 
ಪುಂಕೃತಿಯಖಂ ಶ್ರುತಿಯಂಮೆಂದು ಭೇದಿಸಲಿನ್ನಾರ್ಗಂ ಕರಮರಿದೆನೆ 
ಭಾರತಿಯಿಂ ಕಿಆ್‌ಯಳಿವಳ್ಲಿರೆನಿಸಿ ಸವಂಗಾಯಿನಿಯರ* ತಾರಯುವುದುಂ 
(ಕುಶಾನೇ. 9-೩9). "ಹುಂಕೃತಿ' ಪರಾ. [ಪ್ಯೂ + ಕೃತ್ತಿ) 

ಪುಂಖ (ನಾ). ೧. ಬುಣದ ಹಿಂಭಾಗ ; ಹಿಳಿಕಂ : “ ಬಾಣದ ಏಳಿಕದು 
ಪುಂಖಂ " (ತಸ್ತುಕೋ. 65-09) ; ವಿರಹಜ್ವರದಿಂ ಪುಳಕೋತ್ಕ ರಮೊಗೆದುವು 
ರೋಮಕೂಪಮೆನಿತನಿತಅಕೊಳು ಸ್ಮರನ ಸರಲ್ಫಳ* ನಾಂಟಲ್‌ ಶರೀರಮಂ 
ಪತ್ತಿ ನಿಂದ ಪುಂಖಂಗಳವೋಲ* (ಕಾರಂಕೂ, 649); ವಿಸುಪ ಕಲಧೌತ 
ಪುಂಖಪ್ರಸರಂ ಖದ್ಕ್ಯೋತತತಿವೊಲಾದುದು ನಭದೆೊಳ" (8ಗಏಿ. ೦೨-೦೨). 
೨. ಗಿಡುಗ. ೩. ಮಂಗಳಕಾರ್ಯ. ೪. [ಸಂಗೀತ] ನಾದ ; ಸ್ವರ: 
ಪುಂಖಶುದ್ಧಮೆನೆ ಭೋಂಕನೆ ಪುಂಖಸಿ ಮಧ್ಮವರಾದಿಯಂ ಚಾಳಿಸಿ. . - 
ಮೃದುಸ್ವರಂ ಪಾಳಿಯಿನೊಪ್ಪು ವಂತೆಸೆಯೆ  ಬಾಜಿಸಿದಳ* ಸುವಿಲಾಸೆ 
ವಿ:ಣೆಯಂ (ಸೂಕ್ತಿಸು. ೫-೦೪). [ಸಂ.7 

ಪುಂಖಾನುಪುಂಖ (ನಾ). ಒಂದರ ಹಿಂದೆ ಒಂದರಂತೆ ಎಡೆಬಿಡದೆ 
ಬರುವ ಬಾಣಪರಂಪರೆ, ಬಾಣಗಳ ಸಾಲು: ನೈಷ್ಠಿಕಮೆಂಬ ಮುಷ್ಟಿ 
ಯೊಳಂ ಪುಂಖಾನುಪು:ಖಮೆಂಬ ಶರಸಂಧಾನದೊಳವಯವದೆ೪್‌ ತೆಗೆ 
ದೆೊಡೆ (ಶಂಠಥಾ.೨-೩೨ ನ) ; ಏನ ಹೇಳುವೆ ಭಟನ ಶರಸಂಧಾನವನು 
ಪುಂಖಾನುಪುಂಖವಿಧಾನವನು ರೆಖೀಂಕಾರಶರಜಸಳಪ್ರಸಾರಣವ (ಕುವ್ಮಾಕ. 
೩-1೩). 

ಪುಂಖಾನುಪುಂಖವಾಗಿ ಎ ಒಂದರ ಹಿಂದೆ "ಒಂದರಂತೆ ; 
ಎಡೆಬಿಡದೆ ; ನಿರಂತರವಾಗಿ : ಎಚಾರಗಳು ಪು:ಖಃನುಪುಂಖವಾಗಿ 
ಏಳುಶ್ತಿದ್ದವು (ಕಾರಾಂ. 9೬); ಇದರ ಅರ್ಥವಿವರಣಿಗೆ ತೊಡಗಿದರೆ 
ಪುಂಖಾನುಪುಂಖವಾಗಿ ಜಿಜ್ಞಾಸೆಯೆ:ಳುವುದು ಸಹಜ (ಉವ್ಮಳು. ೦೪). 
[ಸಂ.] 

ಪುಂಖಾನುಪುಂಖಂ (ಅ). ಒಂದರ ಹಿಂದೊಂದು ಎಡೆಬಿಡದೆ ಬಾಣಗಳು 
ಬರುವಂತೆ ; ಬಟಯಂ ಮೆಯ್ಗಂಡು ಪುಂಖಾನುಪುಂಖಮಿಸುತ್ತಿರ್ಪೆಡೆ 
ಯೊಳ್‌ ತೆರಳ್ಹಿದುವಗುರ್ವಿಂ ಪರ್ವಿ ಬಂದಿರ್ದ ಮೇಘವಖಖಾಹೀಂದ್ರರ 
ಪೊಂಕಮಂ ಜಯಕುಮಾರೋನ್ಮುಕ್ತ ಚುಣಾಳಿಗಳ್‌ (ಅರಿತು. ೦೩ ೬೦) ; ಅಂತು 
ಪುಂಖಾನುಪುಂಖಮಿಸುವುದುಂ (ಶಂಕಾಮಾ. ೦೪-೦೩೪ ವ). 

[ಆ ಪು:ಖಾನುಪುಂಖ) 


ಪುಂಗಿಸೊಗೆ 


ಪುಂಖಾನುಪುಂಖಿತೆ (ನಾ). ಎಡೆಬಿಡದಂತಿರುವ ಬಾಣಪ್ರಯೋಗ : 


ಎಕ್ಯಟಿಗ ಪುಂಖಾನುಪು:ಖತೆಯಿಕ್ಕಿ ಹಾಕಿದನೈದಿದಂಬುಗಳಿಕ್ಕಡಿಗೆ ತುಂಚಾಗು 
ತಿರ್ದವು ಪಾರ್ಥನೆಸುಗೆಯಲಿ (5ನಛಾ. 9೩-4೩). 
[ಸ 9. ಪುಂಖಾನುಪು:ಖಿತಿಾ) 


5 |ಪುಂಖಿ, ಪುಂಗ (ನಾ). ಒಂದು ಬಗೆಯ ಮರ : “ ಪುಂಡ್ರಃ__ತಿಲಕವೃಕ್ಷ. 


10 


ಗೋಳಿಯ ಮರ, ಪು:ಖಿ, ಕೊಗ್ಗೆ” (ಓತರಿ. ೦00). ಪುಂಗ : ಪುಂಗ-- 
207/8೫18 glabre (ಹೊಂಗೆ) (೫ಸಗಿ೯€). ಹೊಂಗ್ಕೆ' ಪರಾ. 
[«- ತಮಿ. ಪಜ] 


ಪುಂಖತೆ (ನಾ). (ಬಾಣವನ್ನು ಬಿಡುವ) ಕೌಶಲ ; ಕೈಚಳಕ : ತೊಡುವ 


ಚಿತ್ಕು ರವನು ಬಾಣವ ಬಿಡುವ ಪುಂಖಿತೆಗಳನು ಕಣ್ಣೆವೆಯಿಡದೆ ನೋಡಿದರ 
ಮರಸಭೆಯೊಳಗೆಲ್ಲ ಕಾಣದಲೆ (66ರಾ. ೪೩-೩೪). 
[ಸೆಂ. ಪಂಖಿತ ಇ ಬಾಣದಂತೆ ಗರಿಗಳಿಂದ ಕೂಡಿದುದು) 


ಪುಂಖಿಸು (ಕ್ರಿ). ನ ಪುಂಕಿಸು: ಕಳೆಯ ಮಯಣಮ: ನುಣ್ಣುಗೆ ತಿರ್ದಿ 


ಪುಂಖಿಸಿ ಹೊ ಹೆ) ಲ್ಲಣೆಯ ಶುದ್ಧವಾಗಿ ಮಂಹಚಾಳಿಯವಮಬಳಾಡಿ 

ಸಶುಯೋಚಿತರಾಗಮಂ ಸುವ್ಯಕ್ತಿವೆಶ್ತು ನಿಡೆ ತೋರ್ಕೆಗೆ ಇಳಿಸು 
ವುದುಂ (8ಾಂಕೀಕೃ. ೭-೯೩ ಪ); ಪುಂಖಶುದ್ಧಮೆನೆ ಭೋಃಂಕನೆ ಪುಂಖ 
ಮಧ್ಯೆಮಾದಿಯಂ ಚಿಂಳಿಸಿ . . . ಬ.ಜಿಸಿದಳ' ಸುವಿಲಾಸೆ ವೀಣೆಯಂ 
(ಸೂಕ್ತಿಸು. ೩-೦೯). ([ಪುಂಖ - - ಇಸ್ಟು] 


ಪುಂಗ 'ಪುಂಖಿ' ನೋ. 


ಇಂ | ಪುಂಗವ (ನಾ). ೧. ಗೂಳಿ: ಹೋರಿ ; ವೃಷಭ : ವೃಷಾಂಕಪುಂಗವ 


ಎಘಟ್ಟಿತೋಶ್ತ್ರೀರಮುಂತದೊಂದೆಡೆ (ಗರಂತೂ. ೪0); ಒರ್ಮೆಯೆ ವಣಟ್ಟಿ 
ವಂದುದು . . . ಪುಂಗವಂ (ಗವಿ. 8-೩೬). ವಿ. (ಸಮಾಸದ ಕೊನೆಯಂ 
ಅಂಗವಾದಾಗ) ಒಡೆಯ ; ನಾಯಕ: “ ಸ್ವಕುಲಪ್ರಧಾನ ಗಜನಾಜಿ 
ಕುಂಜರಂ ವಿಭು ವೃಷಾಖ್ಯ ಪುಂಗವಮಕ್ಕುಂ ” (ವಸ್ತೂಳೋ. ೪೦-೪). 
" ಮುನಿಪುಂಗವ' ಪರಾ. ೩. ನಂದಿವೃಕ್ಷ: “ ಪುಂಗವಮೆನಲ್‌ 
ನಂದಿ ” (ಮಂಗಣ. ೩೬-೦೪). (ಸಂ.] 


ಪುಂಗವಧ್ವಜ (ನಾ). ೧. ನಂದಿಯ ಚಿಹ್ನೆಯುಳ್ಳ ಬಾವುಟ: 


ಮೂಂಗಡೆಯ ನವನೆಲೆಯ ಗೋಪುರ ವಪುಂಗ-ಧ್ವಜಗುಡಿಗಳಿದಂ 
ಂಗೊಳಿಪ ಶಿವಭವನ ವಂ ನಲವಿಂದ ನೋಡಿದರು (ಕಂಳಿರಾ- 3-19)- 
೨. ನಂದಿಧ್ವಜವುಳ್ಳವನು ; ಶಿವ: ಪುಶುಷಪುಂಗನಂ ಪುಂಗವಧ್ಯಜಂ 
ಗಾತ್ಮಾರ್ಪಣಂಗೆಯ್ದಿನಿಸಾನುಂ ಪೊಳ್ತನಿಮಿಷಾಕ್ಷಿಯಿ.ಂ ನಿರೀಕ್ಷಿಸಿ (ಉಣ: 
೦೩-೫೪ ನ). [ಸಂ.3 


ಪುಂಗಳಿ (ನಾ). ಒಂದು ಬಗೆಯ ಸಸ್ಯ (7?) : “ಬಳ ಪುಂಗ (ಜಾಕಾಂ- ಡ]ಳಿ 


ತಿಳು-ನಿಯೆನಿ೭ಷ್ಮಿ? (ಕುಂಗರಾ- 90-೬0) - [2] 


35| ಪುಂಗಿ (ನಾ). ೧. (ಸಾಮಾನ್ಯವಾಗಿ ಹಾವಾಡಿಗರು ಊದುವ) 


46 


ಸೋರೆಬುರುಡೆಯಿಂದ ಮಾಡಿದ ಒಂದು ಬಗೆಯ ವಾದ್ಯ: 
ಎಷ್ಟೂನ ವತಾತನ್ನು ಕೆ:ಳುತ್ತ ಶೀನು ಸ್ತಂಭಿತನಾಗಿ ಕುಳಿತ. ಹಾವುಡಿಗ 
ನೋರ್ವ ಪ್ರಂಗಿಯನ್ನೂದಿದಂಶಿತ್ತು (ಸಮುತೀ- 160) ; ಪುಂಗಿ ನಾದಕ 
ನಾಗ ಹಿಂಗ ಹೆಡೆಯೆಶ್ರಿದಂಗ (ಕನಕಾ: ೩೬೨)” ೨. (ಆಲಂ) ಪ್ರಭಾವ 
ಬೀರಿ, ಮೋಹಗೊಳಿಸುವ ಯಬಕ್ತಿ : ಮೊನ್ನೆ ಸಂಜೆಯಿಂದ ನಿಂತಿದೆ 
ಅವಳ ನಾಲಿಗೆಯ ಆಲೆದಾಟ, ಅವಳ ಮಾಶಿನ ಪುಂಗಿ (£88: ೩0) 
೩. ಸೊನ್ನೆ ; ಶೂನ್ಯ: ಬೇ(ಬೇಕಾದವರಿಗೆ ದುಂದು, ಮನೀಮಂದಿಗೆ 
ಮಾತ್ರ ಪುಂಗಿ (ಗಂವತಿಯಿ: ೪೭).[ 4 ಮರಾ. ಪುಂಗೀ. / ಪ್ರಾ. ಐಗ್ಗ) 


ಪುಂಗಿಸೊಗೆ (ನಾ). ಒಂದು ಊರಿನ ಹೆಸರಂ : ಕುದುಗೂರ್ನಾಡೊಳ್‌ 


ಪೂರ್ವ್ವಮಧ್ಯದೇಶೇ ಪುಂಗಿಸೊಗೆನಾವುಗ್ರಾಐುಂ(ವು1) (99. 27382 
೩೬೬-೦೩ ; ಶಶಿಯ ಕಠ). (2) 


ಪುಂಚ ೫೬೫೧ 

ಪುಂಚ (ನಾ). (ಕರು) ಹಂತ್ತ ; ವಲ್ಮೀಕ : ಅಲ್ಲಲ್ಲಿ ದೊಡ್ಡ ದೊಡ್ಡ 
ಪಂಚ (ಹುತ್ತ) ಗಳನ್ನು ನೋಡಿದರೆ ಅರಿಯದವರಿಗೆ ಮೈ ನಡುಗು 
ಹುಟ್ಟುವುದುಂಟಿು (ರಂಠಿನಾ" ೦೭) ; ತೆಂಕಲಲ್ಲಿ ಒಂದು ಪುಂಚವಿತ್ಮಂತೆ 
(೬೩್ಮಉ. ೦೩8). `ಪ್ರಶ್ತ್ಯು' ಪರಾ. [ ತುಳು. ಪುಂಚ] 

ಪುಚ್ಛಿ, ಪುಂಜ,, ಪುಂಜ್ಕೆ, ಪ್ರಣಜ, ಪುಣಜಿ, ಪುಣಂಜಿ (ನಾ). ಒಣ 
ಭೂವಿಂ ; ಖುಷ್ಕಿ ಜಮಿಾಾನು : ಚತಂಸೀಮೆಗೆ ಸಲುವ ನಂಚೈ ಪುಂಚೈ 
ವಾನ*ಪಯಿರು ಪುಂಪೌರು . . . ಮುಂತಾದ ಸಕಲಸುವರ್ನಾದಾಯ 
ಸಕಲಭತಾದಾಯ . ಸೇರಿಸಿ (ಎಇ. 2121, ೦೦೫೩-೬೦; 1426). ಐ 
'ಪುಂಚೈ' ಎಂಬ ಪದಪ್ರಯೋಗವು ತಮಿಳುನಾಡಿನ ಸಾವಿಸಾಪ್ಯದ 
ಪ್ರಭಾವದಿಂದ ಆಗಿರಬಹಂದು. ಪುಂಜ: ಎಲ್ಲ ನಂಜವಾ? 
ಪುಂಜವಾ ? ಬೈಲುಗದ್ದೆ, ಬೆಟ್ಟುಗದ್ದೆ, ಕಾಡು, ಬೀಡು ಎಲ್ಲ ಕೂಡಿ 
ಅಷ್ಟಾಗುತ್ತದೆಯೊ ? (0೪೪೧: ಇ): ಪುಂಜ್ನೆ: ನಂಚೈ (ಜೈ) ಪುಂಜಿ (ಜೈ) 
ಕಮೂುಂಕಂ (ರ್ನ ವೈಪ್ಪು * * * ನಿಧಿನಿಕ್ಷೇಪ ಜಲಪಾಷಾಣ ಅಕ್ಷೇಣಿ ಆಗಾಮಿ 


ಗ್‌ 
ಣ 


ಪುಂಜೀಕರೆಣ 


ಪುಂಜಗೊಳ್‌ (ಕ್ರಿ). ಒಟ್ಟಾಗು; ಒಂದಾಗಿ ಸೇರು; ಒಗ್ಗೂಡು ; 
ಕಣ್ಣೆ ಮುತಶ್ತಿಟ್ಟುದಿಕ್ಕೆಲದಲ್ಲಿ ತಾಯಕ್ಕರೆಯ ಸಕ್ಕರೆಯೆ ಪುಂಜಗೊಂಡಂತೆ 
ಮೋಲ್‌ ಚಿತ್ರಮಯಧೆವಳಿಮಪುಳಿನರಾಶಿ (ಕ್ರೀಕಾಂಡಿ, ೦೫೦-3೦೯). 
[ಪುಂಜ್ಮ - ಕೊಳ್ಳ) 

8 |ಪುಂಜಣಿಗ (ನಾ). ರೇಷ್ಮೆಯನ್ನು ಮಾರುವವನಂ ; ರೇಷ್ಮೆ ವ್ಯಾಪಾರಿ: 
ಪಿಂಜಾರ ಕರ್ಪಾಸ ಮಾರುವ ಪುಂಜಣಿಗ ರೇಶಿವೆಯ ಮಾರುವ ರಂಜಿಸಿ 
ಜರತಾರ ಮಾಡುವ ಢಾಲು ಆಯುಧವ (ಕಂಠಿಕೀ. ೯-೦೬). 

[ಪುಂಜ್ಕ -  ವಣಿಗೃ) 
ಪುಂಜಿ (ನಾ). ಉಂಡೆ: ಮುದ್ದೆ ; ಪಂಡ: ಪದಂಗಾಸಿದೆ ಪೊನ್ನ ಪುಂಜಿಯ 
10 ವೊಲಿರ್ದುದು ಕಣ್ಣೆ ಹಿವಾಂಶುಮಂಡಲಂ (ಕಂಕಣ. ೩-60). (ಸಂ.] 
ಪುಂಜಿಳೆ (ನಾ). ೧. ಒಟ್ಟಿಲು: ರಾಶಿ: ದೆಸೆಗಂ" ನಿಜಾಂಶುವಿಂ ರಂಜಿಸುತಿರೆ 
ಪುಂಜಿಸಿದ ಪೊನ್ನ ಪುಂಜಿಕೆಯಂದಂ ಕೊಸಗಿನ ಮಂರದುಜುಗಲರಲ್ಲೆಸೆವಂತೆಸೆ 


ದಿರ್ಪುದಲ್ಲಿ ಬಜ್ಜರದಸರಂ (8ಗ೭, ೯-600). ೨. ಗೊಂಚಲು; ಕುಚ್ಚು: 
= ಬ 


ಹಿದ್ಧಸಾಧ್ಯಂಗಳುಂ (ಎಇ. 21181. 09೨-9೪5 ; 1484): ಯಾ ಗ್ರಾಮದ | ಶ್ರಿದಶಾಂಗನೆ ಜಿನಜನನಿಗೆ ಪದೆ: ತೂರಾವತೆಂಸಮಂ ಭೂಷಿಸೆ ತದ್ವದ 
ಚತುಸ್ಲೀಮೆಗೆ ಸಲುವ ನಂಜೆ ಪುಂಜೆ ವಾನ್‌ಪಯಿರು ಪುನ್‌ಪಯಿರು ೫ ನೇಂದುಮುಂಡಲದ ಜೊನ್ನದ ಪುಂಜಿಕೆಯುಂತಿರೆಸಿದುವೆರಡುಂ ಕೆಲದೊಳ್‌ 


ವಾಸಿಲುವರಿ , . . ಹಲ ಉಪಾಧಿಗಳೂ ಸಹ ಸೇರ್ಲಿ ಕೊಟ್ಟೆವು (ಸೌಂ. 
12-11, ೪೬೩-೭ ; 3470) ; ನಂಜೆ ಪುಂಜೆ ವಾನ್‌ಪಯಿರು ಪ್ರನ್‌ಪಯಿರು 

. ಮೊದಲಾದ ಹಲ ಉಪಾಂಧಿಗಳು ಸಹ ಅನುಭವಿಸಿಕೊಂಡು 
(ಇಳಾ: 7೩-11, ೪೩೩-೩; 3472). ಪುಣಜ : ಪೆರಿಯೆ ಪುಂಗಿಯೆ ಪೇರೊ 
ಬೈಯೆ ಮುರಿದು ಕಿಡಿವ ಗುಣ್ಣಿಯೆ ಬಬ್ಬಾಗಿಲ ದ್ವಿಸನ್ನಿಯೆ ಪುಣಜ ಪರಳ [29 
ನಿಯ ನಾಡ . . - ಕೂಡಿತತ್ತಿ (ಎಕ. 111 (೫). ನಂಔನ. ೨೬೨-೨೪; ೪69). 
ಪುಣಜಿ : (4). ಪುಣುಜಿ : (8). "ನಂಜೆ' ಪರಾ. 

[ದೇ. 8 ತಮಿ. ಪುಣ್‌ ಪುನ್‌ಚೆಯ್‌; ಮಲ, ಪುಣ್ಣ ; ತುಳು, 


(330ಕೀಕ್ಶ. 04-೨೧). [ಸಂ. ಪುಂಜಿಕು) 
ಪುಂಜಿಗೆ, ಹಂಂಜಿಕೆ (ನಾ). = 
ಕತ್ತಲೆ ಬೂದಿಯ: ತೋರ್ಕೆವೆಟ್ಟು 
ತತ್ಮ್ರದೇಶದೆ.೧೪ (ಕಾವ 


ಕಲು 


ಪುಂಜಿಕೆ೧: ದಳ್ಳುರಿಯುುಗ್ಗಡಂ ಪೊಗೆಯ 

ತಲೆಯ ಪ್ರಂಜಿಗೆ ಕುಂದವು 

ಆಗ್ನೇಯಕ್ಕೆ ಕಲ್ಲ ಪುಂಜಿಗೆ 

ಲ್ಲ ಪಡುವ ಜಾಲನಟ್ಟದ ಕೆಜಕಿಯುಂಂ ಶೀ 

(ಸೀ)ವೆಂ (ಎಇ- ೫117, ೦೨೭೨-೪೨ ; 1055). ಹುಂಜಿಕೆ : ಅಲ್ಲಂ 

ಹೆರಹಿನ ಕೋಡಿಯ ಕಲ್ಲ ಹುಂಜಿಕೆಖಂ ಮೇಶ್‌ ನಟ್ಟ ೮೮೯ (ಎಇ. ೫0. 
[ಇಂ ಪಂಜಿಕಾ ] 


೫೩೦ ಶೂರ್ರ್‌); 


ತೆಂಕಲು ಲಿಂಗದ 


ಕ್‌ ಬುಡು 
ಪರತ್‌ ಆದಿ 


೩೦-೪೪ : 1204) - 


ಪುಂಜೊ] | ಪುಂಜಿಸು (ಕ್ರಿ). ೧. ಒಗ್ಗೂಡಿಸು; ಒಟ: ರಾಶಿ ಹಾಕು : “ಪುಂಜಿಸು_ 
ಪುಂಜ 'ಪುಂಚೈ' ನೋ. 25 | ರಾಶ್‌" (ಕರುಣ): ನಿತ್ಯದಾನಕ್ಕೆಂದು ನಿಯೋಗಿಗಳ್‌ ತಂದು ವುಂಜಿಸಿದ 
ಪುಂಜ್ಕ. ಹುಂಜ, (ನಂ). ೧. ಗಂಡುಕೋಳಿ : ಸುಪಕ್ಷದಿಂದೆ ರಂಜಿ ಪಂಚರತ್ನದ ಪೊನ್ನ ರಾಶಿಗಳನರ್ಥಿಜನಕ್ಕೆ ಗೋಸನೆಯಿಟ್ಟು ರಂಡವೇಟು 
ಇದುದು ಪುಂಜನಗ್ಗದ ಸುವಸ್ತುವಿನಂತಿರೆ ತಟ್ಟು ಹೇಂಟೆಯೊಳ್‌ (ಫಂಶಭಾ. ೦೨-೩೨ ವ); ತರವೇಟು* ಮಾಣಿಭಂಡಾರದ ವಪುಡಿಕೆಗಳಂ 
(ಯೆಕೋಕ- ೩-೭6). ವಿ. (ಆಲಂ) ಸಮರ್ಥ ; ಗಟ್ಟಿಗ : ಆಗ, ಇವ ಪುಂಜಿಸವೇಟು್‌ ಸುವಣೋತ್ಮರನಂಂ (ಕಾವ್ಮಾನ ೨೪) ; ಬಿಳಿಯ 
ಪುಂಜ. ಇವನ ಮೇಲೆ ಬಿದ್ದರೆ ಸಣ್ಣಕಲ್ಲು ದೊಡ್ಡ ಕಲ್ಲ ಮೇಗೆ ಬಿದ್ದಂಗೆ ಮುುಗಿಲ್ಲಳ* ಪಟಿ್ರಿಯ ತೊಳೆಯಂ ಪುಂಜಿಸಿದ ವತಾಟಕ್ಕಿಯಿಂದ:ಬರ 
(ತಾಳಿ. ೬೦) ; ಅವ ಪುಂಜ, ಅವನ್ನೇನು, ನನ್ನ ಬಯ್ದು. ಹೊಡೆದ ದೊಳ್‌  ತೊಳತೊಳಗುವ ಯಮಿಂಚಿಂದಂದಿಳೆಯೊಳ್‌ ಜಲಪ್ರಳಯ 
(ಈಾಲೀಮಾ. ೬೩): ಹುಂಜ್ಮ : ೧. ಅಂತು ಗಂಡು ತೊಂಡೇಟ್‌ದ ಹುಂಜನಂ ಮಪ್ಪಿನಂ ಮಕ್‌ ಕೊಳ್ಳುಂ (ಅಟ್ಮಿಮ. 6-03). ೨. ಒಟ್ಟುಗೂಡಿಸಂ ; 
ಕೊಂಡು ಪೋಗಿ ಶ್ರೇಣಿಕನ ವಂದೆ ಅಭಯಕುಮಾರೋಪದೇಶದಿಂ ಸಂಗ್ರಹಿಸಂ: ಅತ್ಯುತ್ಸವದಿಂದಂ ಮರ್ತೃಭೋಗಂಗಳನನುಭವಿಸಲ್‌ 


ಬಿಟ್ಟು (ಫಿಕ್ಮಾಸ್ತ. ೩-೩೦ ನ); ಸಂಜೆೋಗದಶ್ವಗಳಶ್ತಿತ್ತ ಕೋಳಿಯ ಹುಂಜ 
ನಂದದಿ ಪಾಟ್‌ ಹರಿಯೆ (ರರಶ, ೨೨-೨೧) ; ನಾನೊಂದು ಕಂದುರೆ 
ಯನ್ನು ಕಂಡೆ- ಅದು ಹುಂಜದಂತೆ ತಲೆಯೆತ್ತಿಕೊಂಡು 
ಹೇಗೆ ನಡೆಯುಶ್ತಿತ್ತ್ತಿ ಅಂತೀರಿ ! (ಅಕ್ರಮ. ೯೦). 

[ದೇ. ೫ ತುಳು. ಪೂಂಜೆ; ತೆಲು. ಪುಂಜು; ಕೋತ. ಬೂಜ್ನ) 


ನೋಂತರಿ:ಶೀಗಳಿಂತುಂತವರಂತೇಂ ಪೆಣ್ಮದುಂ ಪುಂಜಿಸಿದರೊ ಏರಿದುಂ 
ಶ್ರೀಮಶೀ ವಜ್ರಜಂಘರ್‌ (60ಶ್ರ. 9-೬೦)- ೩. ಒತ್ತಿ ತುಂಬು; 
ತುರಂಕು ; ಗಿಡಿ: ಮಸಿಯಂ ಪುಂಜಿಸಿದಂತುಟಪ್ಪ ತನು ನೀಳಾಂಭೋ 
ಧರಂ ದಾಡೆಗಳ* ಪೊಸಮಿಂಚುಗ್ರವಿಲೋಚನಂ ದಿವಿಜಗೋಪಂ ಕಂಠರೊ 
ಮೇಣ" ಕಾಳರಕ್ಕಸನೋ ಪೇಟ ನೆ ಬಂದು ತಾಗೆ ಗದೆಯಂ ಕೆೊಂಡೆಯ್ದೆ 


ಪುಂಜ, (ನಾ). ೧. ಗಂಂಪು; ರಾಶಿ; ಸವಂಊಹ : “ನಿಕರ. . - ಭೀಮಂ ಪೊಯ್ದನಿಳೆಯೊಳ್‌ ಕಿಮ್ಮಾರನಂ (ಶೂಶರಾ. ೭-೨೬); 
ಪುಂಜಃ . . . ಸ್ತ್ರೋಮಃ .ಈ ೩೯ ಸಮೂಹಂ ” (ಹಲಾಯು. ೨೧೪-೦) : ಕಂಜಭವಂ ಕರಂ ಕಮಲವೈರಿಗೆ ಕಾಯ್ದು `ತದೀಯತೇಜಮಂ ಭಂಜಿಸ 


ತಳಿರ ಮುುಗುಳ ವನಲಶಾನಿಕುಂಜದಿಂ ಪ್ರಸೂನರಜದ ಪುಂಜದಿಂ (ಶಂಶರಾ- 
0-86 ರಗಳ); ಈ ಪುಣ್ಮದ ಪುಂಜವನೆನಗೆ ಕೊಟ್ಟೊಡೆ ನಿನ್ಮು ಬಡತನಂ 


40 


ಲೆಂದು ಕತ್ತಲೆಯನಂಜನದಿಂ ಮಿದಿದೆಯ್ದೆ ಲೋಕದೊಂ* ಪುಂಜಿಸಿದಂ 
ತಿರರ್ವಿಸುವ ದುಸ್ತಮದೊಳ್‌ ಪೊಲಗೆಟ್ಟು ನಿಂದ ದಿಕ್ಕುಂಜರಯ: ಗ್ಮದಂತೆ 


ತೀರ್ವುದೆನ್ನ ವಪಾನೋರಥವಪ್ಪುದು (ನಂಬರ, ೨-೭೪) ; ಭೂವನಿತೆಯ ಬಳನುಂ.. ವಸುದೇ ವನುಮಿರ್ದಲ* (ಶೇಶೃಿಫು. ೬-೭೦); ಕಂಜಗರ್ಭನು 
ಪುಣ್ಮದ ಪುಂಜ ವತಾನುಷಭಾವವ ಪಡೆದುದೆಂಬಂತೆ . . . ಎಸೆದನು ಚಿಕ್ಕ ತಮೋಗುಣವನೀ ಲೋಕದೊಳು ಪ್ರುಂಜಿಸಿದನೋ ತಥ್ಮಮೆನಲಂಧಕಾರದಿ 


ದೇವರಾಜನು ತೇಜದೊಳು (ಹರಿಂ ೦-೦೦). ವಿ. ಮಗ್ಗದ ಹಾಸಿನಲ್ಲಿ 
ರುವ ರೇಷ್ಮೆಯ ಅಥವಾ ನೂಲಿನ ಲಡಿ, -ಎಪ್ಪತ್ತರಿಂದ ಎಂಬತ್ತೂ 
ಎಳೆಗಳ ಸಮೂಹ : *ಪುಂಜಣಿಗ ' ಪರಾ. [ಸಂ] 


ಬ್ರಹ್ಮಾಂಡಲೋಕವೆಸೆಯೆ: (ಸಇಂರತ್ರ- ೦೬-೦೬). [ ಪುರಜ್ಕ -ಇಸ್ಮು) 


45 | ಪುಂಜೀಕರಣ (ನಾ). ಒಟ್ಟುವಿಕೆ; ಒಗ್ಗೂಡಿಸಂವಿಕೆ ; ರಾಶಿ ವರಾಡಂವಕೆ: 


“ಪುಂಜೀಕರಿಸಂ' ಪರಾ. (ಸಂ.] 


ಪುಂಜೀಕೆರಿಸು ೫೬೫೨ 


ಪುಂಜೀಕರಿಸು (ಕ್ರಿ). ಒಗ್ಗೂಡಿಸಂ; ಶೇಖರಿಸು: ಅಲ್ಲೊಂದು 
ಇಲ್ಲೊಂದು ಕಡೆ ನೋಡಿ ಮೆಚ್ಚಿ, ಶ್ಲಾಘಿಸಿದ ಅಂಶಗಳನ್ನೆಲ್ಲಾ ಪುಂಜೀ 
ಕರಿಸಿ ನಿರ್ಮಿಸಿದ ಸುಖನಿಕೇತನ ಅದು (ಕೂಲಕು. ೦೪). 
[ ಪುಂಜೀಕರಣ - -ಇಸ್ಮು) 


ಪುಂಚೆ, “ಪುಂಚೈ' ನೋ. 

ಪುಂಚೆ, (ನಾ). ಒಂದಂ ಬಗೆಯ ವಂರ : ಪುಂಜೆ (ಪೊಯಿ)- ಇಪ್ಪತ್ತು 
ಘೂಟಿಗಿಂತ ಯೆತ್ತರವಾಗುವದಿಲ್ಲ . . . ಕಟ್ಟಿಗೆಸಾಮಾನುಗಳನ್ನು 
ನುಣುಪು ಮಾಡುವುದಕ್ಕೋಸ್ಕರ ಇದರ ಎಲೆಗಳಿಂದ ತಿಕ್ಕುವರು 
(vei. ಇಓ). [?] 


ಪುಂಡ (ನಾ). ೧. ತುಂಟ ; ದಂಷ್ಭ ು: ವೇದವೆಂಬುದು ಓದಿನ ವಹಾತು 
ಶಾಸ್ತ್ರವೆಂಬುದಂ ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ 
(ಅವಕ. 004-9೩3) ; ಇವನ ಹಿಡಕೊಂಡು ಹೋಗೆಲೊ ಜೋಗಿ ಇವ 
ನಮ್ಮ ಮಾತ ಕೇಳದೆ ಪುಂಡನಾದ (ಕರಡ. ೩-೦೯ ಇನುಶಂಂ) ; ಅವನ 
ಗೆಳೆಯರೆಲ್ಲಾ ಮನೆವಾರಿನ ಯೊ:ಚನೆ ಬಿಟ್ಟ ಹಳ್ಳಿಯ ಪುಂಡರು 
(ಕಾಗಮ. ೨೪). ವಿ. ನೀತಿಗೆಟ್ಟವನಂ ; ನಿಯಮಬಾಹಿರ : (೪. 
(ಗು). ೩. ತುಂಟತನದ; ಪೋಕರಿಸ್ವಭಾವದ :' ಭೀಮಪ್ಪ 
ತೋಟದ ಕಬಜಾ ತಗೊಳ್ಳುವ ಬಗ್ಗೆ ಪುಂಡ ಜನರನ್ನು ಕೂಡಿಸ 
ತೊಡಗಿದನು (ಮಕರಿ. $); ದಾರಿಯಲ್ಲಿ ಪುಂಡಜನರ ಹಾದಳಿ (ಜೇಮಂಕ. ೨೪೩). 

₹[ದೇ.॥ ತುಳು. ಪುಂಡೆ; ಕೊಡ. ಪುಂಡ. / ಮರಾ. ಪುಂಡ) 

ಪುಂಡಗಂದಾಯ :ಪುಂಡಂಗಂದಾಯ: ನೋ. 

ಪುಂಡಗಾತಿ (ನಂ). ಹಾದರಗಿತ್ತಿ: ಜಾರೆ: (4. [ಪಂಡ4- ಕಾತ್ಮಿ] 

ಪುಂಡಗಾರ 'ಪುಂಡುಗಾಅ' ನೋ. 

ಪುಂಡಗಾರ್ತಿ (ನಾ). ಇ ಪುಂಡಗಾತಿ: 9). 

[ಪುಂಡಗುರ (ಎಪುಂಡುಗಾಅ) 4 - ತಿ, (ಆ -ಣತ್ತಿ)) 

ಪುಂಡತನ `ಪುಂಡುತನ' ನೋ. 

ಪುಂಡರೀಕ (ನಾ). ೧. ಬಿಳಿಯ ತಾವರೆ ; ಬಿಳಿಯ ಬಣ್ಣದ ಕಮಲ : 
“ಪುಂಡರೀಕಮೆನಿಕುಂ ಸಿತಾಂಬುಜಂ” (ಕತ್ತುಳೋ. 4೩-೨೦): ೨. ಬಳಿಯ 
ಕೊಡೆ ; ಬೆಳ್ಗೊಡೆ : ಕನತ್ಯನಕದಂಡಮಂಡಿತಪುಂಡರೀಕನಿಕರವಾವರಿಸಿ 
ತಳರ್ದೆತ್ತಲುಂ (ಕಪಿ. 6-008 5). ೩. ಹುಲಿ; ವ್ಯಾಘ್ರ: 
“ವಮ್ಯಾಘ್ರಃ , ದ್ವೀಪೀ, ಪುಂಡರೀ5ಃ . - - ಮ್ಹಗಾರಿ: ಈ ೭ ಹುಲಿ” 
(ಹಯ. ೩9-೬೩); ಲುಲಾಯ ಪುಂಡರೀಕಂಗಳಿಗಂ ತೆಕ್ಕದಿರುತಿರ್ಪ 
ದೀವಸ ವಿಕ್ಕ ಮೃಗಂಗಳಲಿ ಭಯಮದಿನಿತಿಲ್ಲವನೆೊಳ್‌ (ಕತ್ನಶಾ. ೩-೬) 
ವಿ, ೩; ರಿಪುನಗರಂ ಕರಂ ವಿಜನವಾಗಿಯುವರ್ಜ್ಜನರಾಜಿರಾಜಿತಂ 

- ಚಪಳಭುಜಂಗಭಿ: ಮನಕುಳಾಶ್ರಯಮುದ್ಧತಪುಂಡರೀಕಮಿನ್ತುಪಮೆಗೆ 

ಚಿತ್ರವಾಯ್ತೆನಿಪುದೀ ವಿಧು ಕಾವಣದಂಡನಾಥನ (ಎಳ. ೫1, ರಾವಣಿ. 99-46 ; 
ಸ. 3180). ೪. ಹಣೆಯ ಮೇಲೆ ಇಟ್ಟುಕೊಳಂವ ಮತೀಯ 
ಗುರುತೂ; ಪುಂಡ್ರ. ೫. ಕಪ್ಪೆ. ೬. ಕಲ್ಪವೃಕ್ಷ ೧, ೨.೩, ೬: 
ಹರಿಸಂದೋಹವಿರಾಜಿತಂ ವಿವಿಧಪದ್ಮಾಲಂಕೃತಂ ಹಂಸಸಂಚರಣ ಪ್ರಉಡ 
ಉದಾತ್ತ ವಿಕ್ರಮಗುಣೋದೈತ್ಪುಂಡರೀಕಾಂಕ(ಂ) ಸೌಂದರವಾಗಿರ್ಪುದ 
ಆಂದೆ ಪದ್ಮ ದನದಂದ: ಭಾವಿಸಲ ವಿಷ್ಣುಭೂವರರಿರ್ಪ್ಪಾ *- ಪುರಮೂಂ 
ಸುರೇಂದ್ರಪುರವ ೨೨೦ ವಿದ್ವಿಟ್ಟುರಾನೀಕವಂಂಂ(ಳ. ೪, ಆರೆಸೀ.4೯-೬; 2186) 
೭. ಆಗ್ನೇಯ ದಿಕ್ಕಿನ ದಿಗ್ಗಜ : “ಐರಾವಶಃ, ಪುಂಡರೀಕಃ 'ಕುಮುದಃ 
ಸಾರ್ವಭೌಮಃ - - . ಸುಪ್ರಶೀಕಃ ಈ ೮ ಮೂಡಣಿಂ ಕ್ರಮದಿನಿರ್ದ 
ದೆಸೆಯಾನೆಗಳ್‌” (ಹಾಯು. ೦೪6-009) : ಬೆದಅದುದಭ್ರ ವೂರವುಣ 
ನೊ.ಟ್ವಿಜೆಗೆಟ್ಟುದು ಪುಂಡರೀಕಮಟ್ಟು ದು ಕುಮುದಂ . . . ಅದಿರ್ದುದು 
ಸುಪ್ರತೀಕವಿರದಾಲಿಸಿ ತತ್ಪಟಹಪ್ರಣಾದಮ: (ಫ್ರತೃಥ್ರಿ. 8-6); ಇಂದ್ರಾದಿ, 


ಲಾ 


25 


30 


40 


45 


ಪುಂಡರ್ಯ (ನಾ). ಒಂದು ಬಗೆಯ ಸಸ್ಯ ಮತ್ತು ಕಣ್ಣಿನ ರೋಗ 


ಪುಂಡಿ 


ದಿಕ್ಕೆಂಟಅಲ್ಲಿ  ಕ್ರಮದಿಂದೈರಾವತ ಪುಂಡರೀಕ . . . ಸುಪ್ರಕೀಕ 
ಮೆಂದೆಂಟು ದಿಗ್ಗಜಗಳಾದೊಡೆ - ೬ * ಭೂಮಿಯಂ ವಹಿ೩ರ್ಪವು (ವಿರೇಳ. 
೪೯). ಹಿದಿ: ಆವನಂ .. . ದಾನಧಾರೆಯಂತೆ ಪುಂಡರೀಕಗಂಡಕ 
ಮಂಡಿತಮುಂಂ,. . . ಎನಿಸಿರ್ದುದು (0868, 3-೬೪ ನ). ೮. ಬಾವುಟ; 
ಧ್ವಜ. ೯. ಬ್ರಹ್ಮ. ೧೦. ಕಂದುರೆಯ ಕೆನೆತ ; ಹೇಷಾರವ. 
೧೦. ಒಂದಂ ಬಗೆಯಂ ಸಸ್ಮ. ೧೨. ಹಂತ್ತ ; ಪಲ್ಮೀಕ : “ ದಿಗ್ಗಜ 
ದೊಳು ಮೂನೀಂದ್ರನೊಳು ಪ್ರಿಲಯೊಳು ಸಿತುಬ ) ದೊಳು ಛತ್ರದೊಳ್ಳು 
ಭೇಕದೊಳು ಸಲೆ ಪುಂಡರೀಕಮಕ್ಕು ” (ಮಂಗ. ೦೪೪-೪೦) “ಹುತ್ತ ಹುಲಿ 
ಕಪ್ಪೆ ಕಮಲಂ ಸತ್ತಿಗೆ ಮನಿ ಎಷ್ಟು ಬ್ರಹ್ಮ ಸಾರಕುಜ ಸುರಪಂ ಉತ್ತಮ 
ಕರಿ ಧ್ವಜ ಕಬ್ಬು ತತ್ತೇಜಿಧ್ವನಿ ಪುಂಡರೀಕ ತ್ರಿವಂಚಂ” (ಕಾಣಳಾ. ಲ). 
[ಸಂ.) 


ಪುಂಡರೀಕೋದ್ಭವ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರ 


ಪುಂಡರೀಕೋದ್ಭ ವನ ಶಿರವನು ಕಡಿದು ಹಂಡಿ ಖಂಡಪರಶುವು ಜತ 
ಭೂಮಿಯೊಳಂಡಲೆದು ಕಿರುಗುವನು (ಹಂಸ. ೬೨), [೫ಂ.] 

ಗಳಿಗೆ ಔಷಧಿಯಾಗಿ ಬಳಸಂವ ಅದರ ಗಡ್ಡೆ : “ವ್ಯಾಡರೀಕಂ, 
ಪುಂಡರ್ಯಂ- ೨ ಪುಂಡರಿಃಕವೆಂಬುವ ರಂಧದ. ವ್ಯದ ಹೆಸರುಗಳು” 
(ನಿರಶ್ಮಂತಿ, ೦೪೦). [ಸಂ.) 


ಪುಂಡಾಟ (ನಾ). ಪುಂಡಂತನ; ತುಂಟತನ: ಇವನು ಅರಮನೆಯೊಳರಫಳಿಗೆ 


ಯಿರದೆ ಸ್ತ್ರೀಬೇಟೆಯೊಳು ಮೆರೆವುಶಿಹ ಪುಂಡಾಟಗಳನು (ಕಾರ್ರಾನ. 80) ; 
ಇನ್ನು ಪುಂಡಾಟ ಮಾಡಕೂಡದು (ಕರುಳ, ೦೬೪). 
| ಪುಂಡು, + ಆಟ] 


ಪುಂಡಾಟಿಕೆ (ನಾ). ೧. 2 ಪುಂಡಾಟ: ಅವಳ ಚಿಕ್ಕಂದಿನ ಪುಂಡಾಟಿಕೆ 


ನೆನೆದರೆ ಬಾಳಿನಲ್ಲಿ ತುಂಬ ಆಸ್ಕ್‌ ಇರಬೇಕುದವಳು (ಎ೩ೂರುಲಾ, 030) ; 
ಇವನ ಪುಂಡಾಟಿಕೆಗೆ ಹೆದರಿಕೊಂಡರೆ ಈ ಊರಲ್ಲಿ ಬದುಕುವುದೇ ಕಷ್ಟ 
(ರೇವಶಂ. 033). ವಿ. ಬಂಡಾಯ ; ದಂಗೆ: ಪಿತೂರಿ ಪುಂಡಾಟಕೆಗಳೊ 
ತಲೆಯೆತತ್ತಿವ ಲಕ್ಷಣಗಳು ಕಾಣಬರುತ್ತಿದೆ (ರೊರೇನಾ. 0೪೩). 

[ಪುಂಡಾಟ 4 - ಇಕೆ) 


ಪುಂಡಿ. ಏಂಡ್ಮಿ, ಪೂಂಡಿ, ಹಿಂಡ್ಕಿ (ನಾ). ೧. ಸಾಮಾನವಾಗಿ 


ಹೊಲಗಳಲ್ಲಿ ಬೆಳೆದುಕೊಳ್ಳುವ ಸೆಣಬಿನಂತಹ ಒಂದು ಸಸ್ಯ, 
£ ಇದರ ಸೊಪ್ಪನ್ನಿ ತರಕಾರಿಯಾಗಿಯೂ ಇದರ ಕಾಂಡವನ್ನು 
ನಾರಿಗಾಗಿಯೂ ಬಳಸಲಾಗುತ್ತದೆ : ಲೋಲತರ ಕಿರುಕಸಾಲೆಯ 
ಪುಂಡಿ ತುಂಬಿ ಬಸಳೆಯ ಭಂಗಿಸೊಪ್ಪುಗಳನು . . - ಬಿಟ್ಟನು ಗುರುವರಂ 
(ಮಶಠಾವಿ. 0೦-೩8); ಪುಂಡಿ ಬೆಳೆದ ಭೂಮಿಯಲ್ಲಿ ಗೋದಿಯ ಎಂದಿಗೂ 
ಬೆಳೆಯಲಿಕ್ಕಿಲ್ಲ (ಮುಂಬಯಿ. ೬-೨೬೦) ; ಕಿವಿಯ ಹತ್ತಿರ ಏನೋ ನಾಲ್ಕಾರು 
ಕೂದಲು ಪುಂಡಿಯ ನಾರಿನಂತೆ ಸುರುಳಿ ಸುಶ್ತಿವೆ (ಕುಂಹಿಂ. ೦೦೦). 
೨. ಒಂದು ಬಗೆಯ ಸಸ್ಮ : (೪). ೩. ಒಂದು ಬಗೆಯ ಮರ: 
“ ಪೀಲುಃ-ಪು:ಡೀಗಿಡ ” (ಸಿರ್ಕಾಂತಿ. 906): ಹಿಂಡ್ಕಿ : ವಿ. (ಕಕ. 
೪0-509). "ಪಿ೦ಡಿಸೊಪ್ಪು ' ಪರಾ. ಪೂಂಡಿ ; ೨. ಅಮಟಿ, ಪೂಂಡಿ 
(ಮ8/೧. ೭೦-೦೪೬೬) ; ಸೊಪ್ಪುಗಳು : ಅಗಸೆ. - - ಕೊತ್ತಂಬರಿ, ಪೂಂಡಿ 
(ಪುಂಡ ರೀಕ), ಕೆಂಪು, ನುಗ್ಗೆ. ತುಂಬೆ (ನಮ್ಮನು. ' ೨೩೭). ಹಿ೦ಡ್ಮಿ : 
೧. “ದೊಡ್ಡ ಹಿಂಡಿಗಿಡ ', "ಹಿಂಡಿಸೊಪ್ಪು ` ಪರಾ. 

ಹಿಂಡಿಯ ಸೊಪ್ಪು ಎ ಪುಂಡಿಸೊಪ್ಪಿನಿಂದ ತಯಾರಿಸುವ ಒಂದು 
ಬಗೆಯ ವ್ಯಂಜನಪದಾರ್ಥ : ಹಾಲು ಮೊಸರು ತಂಪ್ತ ಉದ್ದಿನ 
ಕಡುಬು ಹಿಂಡಿಯ ಸೊಪ್ಪು - - - ಇವಂ ಮಂತ್ರಸಹಿತಂ ಶಿಶುವಿಂಗೆ 
ಮೂಣುಸೂಳು ನಿವಾಳಿಸಿ (೫೦೫. ೦೩೫೩೩೪) ; ಅಪ್ಪ ಕೊಳ್ಳಿಲವೊ 


ಪುಂಡಿನಾರು ೫೬೫೩ 


ಅಗ್ರಜ ಕೊಳ್ಳೊ ಹಿಂಡಿಯ ಸೊಪ್ಪು ಕೋ ಸುಲಿವಣ್ಣಳಿವೆ ಕೋ 
(ಕೋಶತ. 06-46), 

ಪುಂಡಿನಾರು (ನಾ). ಪುಂಡಿಗಿಡದ ಕಾಂಡದಿಂದ ತೆಗೆದ ನಾರು : ನಾಡಿ 
ಯೆಂದಡೆ ಪು:ಡಿನಾರಿನಂತಿಪ್ಪುದು. (ಉರ್ಮೋಕ್ರ. 8-೨೩-08); ಕೂಡಲಿ 
ಪುಂಡಿನಾರಿನಂಥ ತಲೆ ರಂತಸೇವಳ ಹಿಂದೆ ಇಣುಕಿತು (ಫುಕನು. 8೩೪). 

[ಪುಂಡಿ 4+ ನಾರ್ಕು (ನಾರ?) ] 

ಪುಂಡ್ಕು (ನಾ). ೧. ಪುಂಡತನ ; ತುಂಟಾಟ : ಬೆಕ್ಕಿನಂದದಿ ಪೋಗಿ 
ಮನೆಮನೆ ಪೊಕ್ಕು ಲೂಟಿಯ ಗೈವ ಸಮಯದಿ ತಕ್ಕ ಮಾಡದೆ ನೀವು 
ಪುಂಡಿಗೆಯಿಕ್ಕಿದಿರಿ ಪಥವ (ಕಂರ್ರಾವ. ಲ) : ಈ ಊರಲ್ಲಿ ಈ ದೊಡ್ಡ 
ಮನುಷ್ಯರ ಪುಂಡು ಅಡಗಬೇಕಿು (ಶುಕ. 068). ೨. ಬಂಡಾಯಂ; 
ದಂಗೆ : ಅದೇ ಸಮಯದಲ್ಲಿ ಕೊಡಗರು ಯಾವತ್ತೂ ಪು:ಡುಎದ್ದು 

. . ಹೀಮೆಯನ್ನು ಕಟ್ಟಿಕೊಡು ಇರುತಿಶುವಲ್ಲಿ (ಕಾಶೇಂಕ್ರ. ೨೩): 

ಕೂಡಲೇ ರಾಯನು ಸೈನ್ಮವನ್ನು ಕಳುಹಿಸಿ ಅವನೆ ಪುಂಡನ್ನಡಸಿಸಿದನು 
(ಕ್ಕರೇನ- 0೦೬). (ಗು). ೩. ಪುಂಡಾಟಿಕೆಯುಳ್ಳ ; ಗೂಂಡಾಗಿರಿಯ 
ಸ್ವಭಾವದ : ಇಂಥ ಪುಂಡು ಉಪಾಧ್ಯಾಯರನ್ನು ಹತೋಟಿಗೆ 
ತಂದುಕೊಳ್ಳುವುದು ಹೇಗೆ? (ಕೆಗಳ. : 8೬). [ಪ್ರಂಡ-- -ಉ್ಮ) 

ಪ್ರಂಡ್ಕು "ಪುಣ್‌' ನೋ. 

ಪುಂಡುಗಂದಾಯ, ಪುಂಡಗಂದಾಯ (ನಾ). ತುಂಟಾಟದಿಂದ ಶಾಂತಿಗೆ 
ಭಂಗ ತಂದವರ ಊರಿನ ವೆಂಲೆ ಸರಕಾರದವರು ಹೇರುವ 
ಒತ್ತಾಯದ ತೆರಿಗೆ: ಪುಂಡುಗಂದಾಯ ಹೊರಿಸಿ ಕಾಂಗ್ರೆಸ್ಲಿನ 
ಸಂಪರ್ಕವಿರುವವರನ್ನು ಸಹ ಗತಿಹೀನರುಗುವಂತೆ ಮಾಡಿಸದಿರಲಾರೆ 
(ಕಕುಳಾ, 0೨). ಪುಂಡಗಂದಾಯ : ೩೫೦೦೦ ರೂಪಾಯಿ ಪುಂಡ 
ಗಂದಾಯ (ಪ್ಯುನಿಟಿವ್ನ್‌ಟ್ಯ್ಕೂಕ್‌) ಅವರಿಂದ ವಸೂಲ ವತಾಡಲುಯಿತು 
(ಕರೆರೀ. ೨೩೦). [ಪುಂಡು + ಕಂದಾಯ) 

ಪುಂಡುಗರಡಿ, ಹಂಂಡಗರಡಿ (ನಾ). ೧. ತುಂಟ ಕರಡಿ; ದುಷ್ಟಸ್ವಭಾವದ 
ಕರಡಿ : ಮೌದೋಆ್‌ಪ್ಲುವು ಪುಂಡುಗರಡಿ ಶೈಲ:ಂತರದೊಳ್‌ (ಸೂಕ್ತಿಸು. 
೩-080 ಹುಂಡಗರಡಿ : ೨. ಸ್ವೇಚ್ಛೆಯಾದ ಕರಡಿ : ನೀಲತನುಗಳ 
ಮಂಡಗರಡಿಗಳೋಲಗಿಸಿ ಬರೆ ರಾಘವೇಶ್ವರನೆೊ:ಲಗಕೆ ಜು:ಬವರು 
ಬಂದರು (ಉತ್ತರಾ. 3೩-8೩). (ಪುಂಡು, --ಕರಡ್ಮಿ) 

ಪುಂಡುಗಾರ 'ಪುಂಡಂಗಾಣಿ' ನೋ. 

ಪುಂಡುಗಾಟ, ಪುಂಡಗಾರ, ಪುಂಡುಗಾರ (ನಾ). ತುಂಟ; ದಂಷ್ಟ : 
ಪುಂದುಗಾಅರು ನಮಗಲ್ಲೆಂದು ಸಗ್ಗದ ಪುಂಡರೀಕಾಯತಾಕ್ಷಿಯರ 
ವಂಡೆಯೆಣಿಸಿ ಕೊಟ್ಟನು ರಣದೆೊಳು ಕಡಿಖಂಡವಡೆದು ಬಂದವರಿಗೆ 
(ಕಸಾಶಾಂ. ೦೨-೯೬). ಪುಂಡಗಾರ : (೪). ಪುಂಡುಗಾರ : ಪುಂಡುಗಾರನುದ 
ಜಯಂತನಂ ಊಡಿ ನಲಕೂಬರನು ದೇವವೇಶಿಯರೊಡನೆ ಮನಸ್ಸು 
ಬಂದಂತೆ ಯೆಲ್ಲಿಗೊ ಪೊರಟುಪೋದರು (89ಗಂ0. 883-3೨0); ಪುಂಡು 
ಗಾರೆನವ ಭಂಡನ ಸುದ್ದಿಯ ಬಿಡುಬಿಡು ಪ್ರಿಯತಮ (vem. 1,004). 

[ಪುಂಡ್ಮು + - ಕಾಜ) 

ಪುಂಡುತನ, ಪುಂಡತನ (ನು). ತಂ೦ಟತನ : ಗೂಂಡಾಗಿರಿ : ಪರಸತಿಯ 
ಬೇಟೆಯ ಪುಂಡು[೫ಾಉ. ಡ]ತನದಲಿ ಹೆಂಡಿರನು ಬಿಟ್ಟಿರ್ಪ ಪೋಟರಿಗೆ 
. « - ಹೇಳದಿರು ವೂಆ್‌ದೀ ಅನುಭವಾಮೃತವ (ಅನ್ನುತ. ೨-೨); 
ಹೆಂಡತಿಗೆ ನೀನಳುಪಿ ಅಳುಪದ ಪುಂಡುತನವನು ತೋಲ್‌ದೈ (ಕೃಷ್ಮಾಇ9. 


೨.೨೨೬); ಮಾಲೀಕನನ್ನು . . ಪುಂಡುತನ ಮಾಡುವುದರಿಂದ ರೊಚ್ಚಿ 
ಗೆಬ್ಬಿಸಿದ್ದರು. (9ರುಕೈ- ಇ). ಪುಂಡತನ : ಚಂಡಿತಿನವೆಂಬ ಹಿಂಡಿ 
ಇಡಬೇಕು . . - ಪುಂಡತನವೆಂಬೊ ಪಿಂಡಿ ರುಬ್ಬಿಡಬೆ:5ು (ಶು6ಂರ. 


೨-೩8-3); ಪುಂಡತನವೆಮ್ಮೊಡನೆ ಮಾಡ್ದವಂ ಫಬಲವನುಣಲಿ (ಕುಕೇಗ- 


6 


20 


ಪುಂಡ್ರಾಂಬುಜ 


8-9೬), ಇದು ಸಂಹುಕಾರ ಮಾಡಿಸುವ ಪುಂಡತನವೆಂದು ರಾಜಮ್ಮನಿಗೆ 
ತಿಳಿಯುವುದು ತಡವಾಗಲಿಲ್ಲ (ಊಕುಕಾ. ೨3೦9); ಪುಂಡತನ ಮಾಡಿದವ 
ಭಡತನ ಬಿಟ್ಟಾನೇ ? (ಗಾರೆ). ಪುಂಡು, 4+ - ತನ] 


ಪುಂಡುಪೋಕರಿ (ನಾ). ನೀತಿನಿಯವಂಗಳಿಲ್ಲದ ವನಂ : ಪುಂಡುಪೋಕರಿ 


ಗುಂಟು ಹೆಂಡತಿಮಕ್ಕಳಿಗಿಲ್ಲೀ ಕಾಲ (ಶ್ರಕೆಂಶ. ೦-030-0); ನೀನು ಮಾತ್ರ 
ಪುಂಡುಪೋ:ರಿಯಾಗಿ ಸೋವರಿಯೊಬ್ಬಳನ್ನು ಛವಿಸಲು ಮುಂದಾಗಬೇಕೆ? 
(ಕಂಗರೋ: ೦೦೯). (ಪುಂಡ್ಕು-- ಪೋ£ರಿ) 


ಪುಂಡೆ (ನಾ). ಪುಂಡುಟವಾಡುವ ಹೆಣ್ಣು : ಹೆಂಡತಿಯಿಲ್ಲದ ಪುಂಡ 


ಬಂದು ಅವನಂಗವ ಹೊಯ್ಕಲಾಗಿ ಕಂಡರು ಗಶ್ರಮದ ಪುಡೆ[ಕಾಕಾಂ: ಡಿ) 
ಯರೆಲ್ಲರೂ ರೂಡಿ (ನುನುಗೂಂ. ಕ. ೨೩೩-೨೪)- [ಪುಂಡ-- -ಎ್ಮ)] 


ಪುಂಡೇಳ* (ಕಿ)).- ದಂಗೆಯೇಳಂ ; ಬಂಡುಯ ಹೂಡು : ಮೂಡದಿಕ್ಕಿ 


ನೊಳ” ಶಬರರುಂ ಮತ್ತ ಕೆಲಂಬರ್‌ ತುಂಡುವುನ್ನೆಯರುಮೊಂದಾಗಿ 
ಪುಂಡೆದ್ದು ದುಳಿವ೦ದಾರವುಂ ಬಗೆಯದೆ ರಾಜ್ಯ್ಮಮಂ ಬ ಧಿಸುತ್ತು 
ಮಿರಲ" (೪ನ್ಮ. ೦-೪). [ಪು:ಡ್ಕು-- ಏಳ, (ಎಎಲಟು್‌,)] 


15|ಪುಂಡ್ರ (ನಂ). ೧. ಬಿಳಿಯಪಟ್ಟೆಗಳಂಳ್ಳ ಒಂದಂ ಬಗೆಯ ಕೆಂಪುಬಣ್ಣ ದೆ 


20 


96 


40 


46 


ಕಬ್ಬು : ಪುಂಡ್ರೇಕ್ಷು' ಪರಾ. ೨. ಹಣೆಗೆ ಇಟ್ಟುಕೊಳ್ಳುವ 
ಗಂಧ, ವಿಭೂತಿ, ತಿಲಕ ಮೊದಲಾದ ಲಾಂಛನ :  “ತಿಳಕಂ, 
ತಮಾಳಪತ್ರಂ, ಚಿತ್ರಕಂ. ವಿಶೇಷಂ ,ಪುಂಡ್ರಂ, ಲಲಾಟಿಕಾ_ಈ ೬ 
ಬೊಟ್ಟು” (ಪರಾಯು 54-೩6೭); ನೊಸಲಲಿ ಅನ್ಕ ಪುಂಡ್ರವ ಪಚ್ಚಿಕೊಂಡವ 
ಹೆೊಲೆಯ (ಸಾತು. ೩೦-೩) ; ಮುಖದೊಳ" ಪುಂಡ್ರಮನಿಟ್ಟು (ಸಿಗಂಂ. 
0೯೯-೬): ಹಿ. (ಕಪ್ಪು, ಕಂದು ಮೊದಲಾದ ಬಣ್ಣದ) ಕುದಯೆಯ 
ಮೈ ಮೇಲಿರುವ ಬಿಳಿಯ ಪಟ್ಟೆ ; ಕಟಿ ಶಂಖಕರ್ಣಮಸ್ತ ಕನಿಟಿಲತಟೇ 
ಪುಟದೊಳ್‌ ಶಶಾಂ:ದ್ಯೃತಿಯಿಂ ಘಟಿಯಿಸಿದ ಪುಂಡ್ರಮೊಳ್ಬಂ ಘಟಿಯಿ 
ಸುಗುಂ (ಅಕ್ಕ೫. ೩-೭). ೪. ಒಂದಂ ದೇಶದ ಹೆಸರು ; ಐ ಇದು ಈಗಿನ 
ಬಂಗಾಳ, ಬಿಹಾರ ಪ್ರದೇಶ. ೫. ಚಿತ್ರ: “ಜನಪದದೊಳುಂ ಶಲ ದೊಳಂ 
ಚಿತ್ರದೊಳಂ  ಪುಂಡ್ರಮಕ್ಕಾ” (ಕುಂಗಕಾ, 08೨-8೬೩). ಓ. ಹಂಳು. 
೭. ತಾವರೆ. ೮. ಬಿಳಿಯ ಕಮಲ: ಪುಂಡ್ರಾಂಬುಜ' ಪರಾ. 
೯. ಹೊಳೆ ; ನದಿ: (4). ೧೦. ಒಡವೆ: (6). [ಸಂ.3 


ಪುಂಡ್ರಕ (ನಾ). ೧. ಕೆಂಪು ಕಬ್ಬು. ೨. ಹಣೆಯ ಮೇಲಿಟ್ಟ 


ಕೊಳ್ಳುವ ತಿಲಕ ಮೊದಲಾದಂವು. ೩. ಪುಂಡ್ರವೆಂಬ ದೇಶ 
ಹಾಗೂ ಅಲ್ಲಿಯ ಜನ. ೪. ಒಂದು ಬಗೆಯಂ ಬಳ್ಳಿ : “ಅಶಿಮುಕ್ತಃ 
ಪುಂಡ್ರಕಃ ವಂಸಂಶೀ, ವಾಧವ್ವ, ಲತಾ... ಕಾಡುಯಿರುವಂತಿಗೆ 
ಹೆಸರುಗಳು” (ಸಿಕ್ಕಾಂತಿ. 096): ತವಕ್ಷೀರ, ಪುಂಡ್ರಕ, ಪದ್ಮಕ . . . ಇವಂ 
ಚೂರ್ಣವಂ ಮಾಡಿ ಹಾಕಿ ಹದದಲ್ಲಿಳುಹಿಕೊಂಡು ಆ ತುಪ್ಪವಂ ಪ್ರತಿ 
ದಿನವೂ ಸೇವಿಸೆ ಕ್ಷಯವ್ಕಾಧಿ .. . ಗುಂಣಮವ್ಯಂ (ಸಳಕ್ಸಿ. ೨೩೦). ೫. ಇ. 
ಪುಂಡ್ರ ೩ : ಆನನಮಲ್ಲದೆ ಧವಳಸ್ಥಾನ: ತಾನಾದೊಡಕ್ಕು ಮವ 
ಕಂಠತೆಯಂ ಸ್ಮೂನದೆೊಳಂಗದೆ ವಿರ(ಮ)ಳಸ್ಕ್ಮೂನ ಪುಟ್ಟಿದೊಡೆ ಲಲಿತ 


ಪುಂಡ್ರಕ ನಾಮಂ (ಅಕ್ಕಣ. ೩-4). (ಸೆಂ.] 


ಪುಂಡ್ರಲಕ್ಷ್ಮ (ನಾ). ಕದ-ರೆಯ ಮೈವೆಂಲೆ ಇರವ ಬಿಳಿಯಂ ಪಟ್ಟೆಯ 


ಚಿಹ್ನೆ : ಚಾಪಂ ಶ್ರಿ:ವೃಕ್ಷಂ ಸ್ರುವೆಯೂಪಂ ಸ್ವರ್ತ್ರೀಮುದಗ್ರವಜ್ರ 
ಮುಮೆಂದಿ: ರೂಪಕದ ಪುಂಡ್ರಲಕ್ಷ್ಮನಿರೂಪಕ ಮಾ ವಾಜಿ (ಅಕ್ಕರ. ೩-೫). 
(ಸಂ. ಪುಂಬ್ರಕ್ಷ್ಮನ್‌] 


ಪುಂಡ್ರಾಂಬುಜ (ನಾ). ಬಿಳಿಯ ತಾವರೆ: ಶರನ್ನೀರದಸ್ತೋಮ: 


ಪೋಬರ:ಶಿರ್ಮದೀಗಳಿನಲುದ್ಕನ್ಮನಸಸ್ವಾನದಿಂ ತಾಮೆಟ್ತಂದು ವಂರಾಳ 
ಜಾಲಮೆನಸು: ಪೊರ್ದಿತ್ತು ಪುಂಡ್ರಾಂಬುಜೊ:ದ್ಧೂವಂಶ್ರಿ ಯ ವಿಳಾಸಮಂ 
ದ್ವಿಗುಣಿಸುತ್ತಬ್ಲಾಕರತ್ತೇಣಿಯೊಳ" (ಕುಸುರೂ. ೬-೪೪). [ಸಂ] 


ಪುಂಡ್ರಿಕೆ 


ಪುಂಡ್ರಿಕೆ (ನಾ). * ಪುಂಡಿ ೧: ಹೊಲದ ಪುಂಡ್ರಿಕೆ, ಪುಂಡ್ರಿಕ್ಕೆ ಗೋಗು; 
ಪುಂಡಿ (ಮೈ8ಗ. ೪೩-680). [ «ಸಂ. ಪುಂಡ್ರಕ?] 

ಪುಂಡ್ರೇಕ್ಷು (ನಾ). - ಪುಂಡ್ರ ೧ : ಉಗುವೆಳನೀರಿಂದಂ ಕದಳಿಗಳಾ ಕದಳಿಗಳ 
ಪಣ್ಣ ರಸದಿಂ ಪುಂಡ್ರೇಕ್ಷಂಗಳ್‌ . - - ಬಳೆಗಂ (೧ಂಳ. ೨.0೪.) [ಸಂ.] 

ಪುಂಡ್ರೇಕ್ಷುಚಾಪ (ನಾ). ವಂನ್ಮಥ ; ಕಾಮ : ಪುಂಡ್ರೇಕ್ಷುಚಿಪನ 
ಮರ್ದಪ್ಪಿ . . . ಮುಂಗುರುಳ್ತಿದ್ದಿ (ನವಮೋ. 8-೨8). (ಸಂ.] 

ಪುಂಡ್ರೇಕ್ಷುದಂಡ (ನಾ). ಪಟ್ಟಿಕಬ್ಬಿನ ಜಲ್ಲೆ: ಪುಂಡ್ರೇಕ್ಷು [ಕಾಣಾ 
ರಸದಿಕ್ಷು]ದಂಡದಿ ಪಣ್ಣನಜಸಾುವರೆ (ನಂದರ, ೦೩-೫) ; ಸೋಗೆವೆರಸಿದ 
ಪುಂಡ್ರೇಕ್ಷುದಂಡಗಳನಮರ್ಚಿ ಬಾಳೆವೇರ್ಗಳಿಂ ಬಿಗಿದು - . . ಅಳವಡಿಸಿದ 
ಸುರಯೀಿಯರಲ ಪರಾಗದ ಪೊಂಹಗಲಿಯ ಮೇಲಣಸುಗೆದಳಿರಲರ್ವಾಸಿ 
ನೊಳರಸಿವೆರಸಿ ಕುಳ್ಳಿರ್ದು (ರಾ8ಕೇ. ೦೦-೩೦ ವ). [ಸಂ,] 

ಪುಂನಪುಂಸಕಲಿಂಗ (ನಾ). (ವ್ಯಾಕ] ಪುಲ್ಲಿಂಗ ಹಾಗೂ ನಪುಂಸಕ 
ಲಿಂಗ: ಪುಂನಪುಂಸಕಲಿಂಗಕ್ಕೆ ರವ ಮೂಡಿದಂ, ರವಿ ಮೂಡಿದುದು 
(ಕಮರ. 68 ಶ್ರಯೋ). [ಸಂ.] 

ಪುಂನಪ್ಪು (ನಂ). - ಪುಂನಪುಂಸಕಲಿಂಗ : ಪುದಿಗುಮದಂತಕೆ ಪುಲ್ಲಿಂಗದ 
ವೋಲ್‌ ಕಿಜ:ದೆಡೆಗಳಲ್ಲಿಯೆಲ್ಲಂ ಕೀಲಿಂಗದೊಳಂ ಪುಂನಖ್ಚನೊಳಂ ಪುದಿಗುಂ 
ಪಿಳಿ (ತಮರ. ೦೨೦ ೩). (ಪುಂ + ನಪ್ಪು] 

ಪುಂಬುಚ್ಚ “ಪೊಂಬುಟ್ಚಿ' ನೋ. 

ಪುಂಭಾವ (ನಂ). ೧. ತಾನು ಪುರಂಷನಾಗಿರಬೇಕಾಗಿತ್ತು ಎಂಬ 
ಭಾವನೆ; ಗಂಡಸಿನ ಮನೋವೃತ್ತಿ : ನುಂದಮರೆ ಪತ್ತಿದಂಬರದಿಂ 
ದೆಸೆವರಸಿಯ ನಿತಂಬಬಿಂಬಮನಬಳಾವೃಂದಮದೀಕ್ಷಿಹಿ ಹೃದಯ 
ದೊಳಂದೇಂ ಪುಂಭಾವಮಂ ಪುದುಂಗೊಳಿಸಿದುದೋ (ತಂದ್ರಪು. ೭-೦೩೧) - 
by [ಕಾಮಶಾ] ಪುರಂಷಾಯತವೆಂಬ ಸುರತಬಂಧ : ಒರ್ವ ಗುರು 
ಕುಚೆ ವೃದ್ಧವಿಪ್ರನೊಳ್‌ ಪುಂಭಾವದಿ ಸುರತದೊಳಿರೆ (ಕ್ಯಾನಕ. ೩-೯೬). 

(ಸಂ.] 

ಪುಂವೇದ (ನಾ). [ಜೈನ] ಗಂಡಂಜೀವಕ್ಕೆ ಹೆಣ್ಣಿನ ಮೋಹವುಂಟಂ 
ಮಾಡುವ ಕರ್ವ; p ಚಾರಿತ್ರಮೋಹನೀಯದ ಭೇದವಾದ 
ವೇದನೋಕಷಾಯದ ಉದಯದಿಂದ ಕಾಮಭಾವ ಹುಟ್ಟುತ್ತದೆ. 
ಪುಂವೇದ ಅಥವಾ ಪುರುಷವೇದದ ಉದಯಂದಿಂದ ಸ್ತ್ರೀಯ 
ಬಯಂಕೆಯೂ ಸ್ತ್ರೀವೇದದ ಉದಯದಿಂದ ಪುರುಷನ ಬಯಕೆಯೂ 
ಉಂಟಾಗುತ್ತದೆ : ಕಅಣಿಆಂದು ಬೇಗದಿಂ ಕ್ರಮಕ್ರ.ಮುದೊಳೆ ನಪುಂಸಕ 
ವೇದಮುಮಂ ಬ್ರೀೇವೇದಮುಮಂ ಪುಂವೇದಮುಮಂ . . . ಘಾತಿಸಿ 
(ಅರಿಫು. ೦೦-೦೪ ವ) ; ಸಮನಂತರದೊಳ್‌ ಪುಂವೇದಪೂರ್ವಸತ್ಯರ್ಮುಪರಂ 
ಪರೆಮೊಅಸಿ ಕಿಡಿಸದ?  ಹಾಸ್ಕರತ್ಕರಶಿಶೋಕಭಯಜುಗುಪ್ಸೆಗಳಾಅಂ 
(ತಂದ್ರು. ೦೪-೬೦). [ಸಂ.] 

ಪುಂಶಿಲೆ (ನು). [ಶಿಲ್ಪಶಾ] ವಿಗ್ರಹನಿರ್ಮಾಣಕ್ಕಾಗಿ ಆಯ್ದುಕೊಳ್ಳುವ 
ಕಲ್ಲಂಗಳಲ್ಲಿ ಒಂದು ಪ್ರಕಾರ ; ಗಟ್ಟೆಕಲ್ಲಂ : ಶಿಲೆಯಲ್ಲಿ ಪಂಶಿಲೆ, 
ಹಿ ಶಿಲೆ, ನಪುಂಸಕಶಿಲೆಯೆಂದು ಮೂರುವಎಧ; ಕಂಚಿನ ತಾಳದ ನಾದ 
ದಂತೆ ಧ್ವನಿ ಕೊಡುವ ಶಿಲೆಯು `ಪುಂಶಿಲೆ'ಯೆಂದೂ, ಘಂಟಾನಾದದಂತೆ 
ಧ್ವನಿತವಾಗುವ ಶಿಲೆಯು 'ಸ್ತ್ರೀಶಿಲೆ'ಯೆಂದೂ, ತಾಳವಿಹೀನವಾದ ಶಿಲೆಯು 
`ನಪುಂಸಕಶಿಲೆ: ಯೆಂದೂ ಉಕ್ತಿಯಿದೆ. ಪುರುಷದೇವತಾವಿಗ್ರಹಗಳನ್ನು 


ಪುಂಶಿಲೆಯಿಂದಲೂ ಸ್ತೀದೇವತಾವಿಗ್ರಹಗಳನ್ನು ಸ್ತ್ರೀಶಿಲೆಯಿಂದಲೂ 
ಆಧೂರಪೀಠಾದಿಗಳನ್ನು ನಪುಂಸಕಶಿಲೆಯಿಂದಲೂ ಮಾಡಬೇಕೆ ದು ವಿಧಿಸಿದೆ 
(೨86ರ. ೩೭). (ಸಂ. ಪುಂಶಿಲಂ) 


ಪುಂಶ್ಚಲಿ, ಪುಂಶ್ಚಳಿ (ನಾ). ಹಾದರಗಿತ್ತಿ ; ಜಾರೆ “ಪುಂಶ್ಚಲಿ 
ಕುಲಟೆಯಸತಿ ಕುಲಪಾಂಸುಳಿ ಬಂಧಕಿ ದಾರೆ ಪುಣ್ಪೆಯಿತ್ವರಿಕೆಯವಳ” 


1೬೫೪ 


ಪುಂಸ್ತ್ಯ್ಯ 


(ವಸ್ತುಳೋ. ೬೨-೪), ಉಡಿಯಂ ಸಡಿಲಿಸಿಯುಡುವಡೆ ನಡೆ ನೋಟ್ಟಡೆ ತನ್ನ 
ಕಿವಿಯುಮುಂ ತಲೆಯಂಮನಂತಡಿಗಡಿಗೆ ತುಜಸಿಕೆೊಳ್ಳಡೆ ಪಡಿಮಾತೇಂ 
ನಿರ್ವಿಚಾರ ಪುಂಶ್ವಲಿಯಕ್ಕೂಂ (ಮಠತಿ. 6-90): ಭಾವಕಸಖ ಸೋಲ್ತ 
ಕಣ್ಣಲಾದು ಪುಂಶ್ಚಲಿಯಂ ಜಡಿದಳ್‌ ರಹಸ್ಕದೊಳ್‌ (ತ್ಮಳಿ. 8-49). 
ಪುಂಶ್ಚಳಿ : “ಪಾಂಸುಳಾ, ಬಂಧಕೀ, ಸ್ವೈರಿಣೀ, ಅಸತೀ, ಪುಂಶ್ಚಳೀ... 
ಅಭಿಸೂರಿಕಾ-ಈ ೧೦ ಹಂದರಿಗಿತ್ತಿ' (ಹರಾಯೊ. ೪0-೩೪೨) ; ಪುಂಶ್ಚಳ 
ಯಂತೆ ನೀನೆಲ್ಲಿಗೆ ಪೋಗಿ ಬರ್ಪೆ (೫ನೂಂಫಿ. 90೬) ; ಪುಂಶ್ಚಳಿಯರ್‌ 
ಬಂದುವಕಾಂತಸೂಚಿತನಿಶಾಂತೂಂತಂಗಳಂ ಪೊದ್ದಿದ೦್‌ (೨೫. 0೦-೨೪). 
(ಸಂ. ಪುಂಶ್ಚಲೀ) 


10 ಪುಂಶ್ಚಳಿ " ಪುಂಶ್ಚಲಿ ' ನೋ. 


30 


40 


ಪುಂಶ್ಚಾಂಕ (ನಾ). ಲಿಂಗರೂಪಿಯಾದವನು : ಪುಂಶ್ಚಾಂಕ ಸದ್ಭಕ್ತ 
ವಾತ್ಸ ಲ್ಕ ಭಜಕ ಜನರಿಚ್ಛುಸುಫಲದಾಯಿ ಸಚ್ಚಿದಾನಂದರೂಪ .. . ಪೊರೆಗೆ 
(ಯರು. ೦-೩) [ಸಂ.) 

ಪುಂಸ (ನಾ). ೧. ಗಂಡಸು ; ಪುರಂಷ : ಓಂಸುನಂದ ಆಸ್ತೇಯಾನಂದ 
ಮೃಷೆ ಮತ್ತೆ ವಿಷಯಸಂರಕ್ಷಣಂನಂದ ಸಂಶಯವಿಲ್ಲದೆ ನಾಲ್ಕು ರೌದ್ರ 
ಧ್ಯಾನ ಪುಂಸರೆಯ್ದೂವರು ನರಕಕೆ (ಯರ ೬-೬೪) ; ಆಸೆಯನು 
ನಿಜದಾಸಗೈದಿಹ ಪುಂಸರೆಲ್ಲರು ದಾಸರೆನಿಸುವರು (ಆಗಾ. ೩೬). 
ಪಿ. ಗಂಡಶುತನ ; ಪುರುಷತ್ವ ವ ಪುಂಸ್ತ್ಯೃ : ಆ ಹೆಣ್ಮೂಜನ್ಮದೊಳು 
ವಡೆದತಿಶಯವಾಕೆ ಪುಂಸವ ವಪಡೆದುದಾಗಿರೆ ನಿಮ್ಮ ಸುತರವರಡಿಯ 
ಕಾಯ್ವರು (ಕರಿ. ೧೩3-೬೬) (ಸಂ. ಪುಂಸ್‌] 

ಪುಂಸತ್ವ . (ನಂ). ಪುರುಷತ್ವ ; ಗಂಡುತನ : ಅವುಗಳು ಶಂತವ್ಮ ಕೆಲಸ 
ವನ್ನು ಮಾಡದೆ ಹೊದರೆ... ಪುಂಸತ್ವ ಇಲ್ಲದಾಗುವುದು 
(ಶ್ರಾಂಪ್ರ- 1, ೪6೨)- [5ಸಂ. ಪುಂಸ್ಕೃ) 

ಪುಂಸವನ (ನಂ). ೧. ಷೋಡಶಸಂಸ್ಕಾರಗಳಲ್ಲಿ ಒಂದು ; ಗರ್ಭಿಣಿ 
ಯಾದವಳಿಗೆ ಗಂಡುಮಗಂ ಆಗಲೆಂದು ಮಾಡಂವ ಒಂದು ಶುಭ 
ಸಂಸ್ಕಾರ ; ಸೀವಂಂತ : ಅವನೀಶ್ವರನಾಗಳ್‌ ಪುಂಸವನಂ ಮೊದ 
ಲಾದ ಸಕಲಮಾಂಗಲ್ಯಮಹೋತ್ಸವಮಂಂ ಮೆಜಕಿದಂ (ಕಳಾ. ೬-೦೦೩); 
ಇನಕುಲಾಧೀಶ್ವರಂ . - . ಪುಂಸವನಕೀಮಂತಮಂ ತಾಂ ಚಾರುಲೋಚನೆಗೆ 
ಎಸ್ತರಿಸಿದಂ (ಕ್ರಿ ೪». ೦6-೩೭) ; “ಪ್ರಂಸವನ” ವೆಂದರೆ ಗಂಡು 
ಮಗುವು ಆಗಬೇಕೆಂದು ಮಾಡುವ ಸಂಸ್ಕಾರವು (ರರ. ೧೨೨): 
೨. ಗಂಡಸಿನ ಸ್ನಾನ. ೧. ೨. ಸುವಿದಿತಮಿನಿತುದಿನಂ ಸ್ಟ್ರೀಸವನಂ 
ನಿನಗೆಂದು ಕಾಂತೆ ಪುಂಸವನಂ ಮಾಡುವುದೆೊಂದರ್ಥುಂತರದಿಂದ ದನೀಶಂ 
ಸರಸವಾಡಿ ಕಡುಗುಮೆಂದೋ (ಭ್ರತ್ತಫ್ಯ. ೩-66). [ಸೆಂ.] 

ಪುಂಸ್ಕೋಕಿಲ, ಪುಂಸ್ಕೋಕಿಳ (ನಾ). ಗಂಡುಕೋಗಿಲ . ಉನ್ಮದ 
ಮಧುಕರರುುರಿಕಾರಮಂ ಕೌಮುದೀಸಂಪದಮಂ ಪುಂಸ್ಕೋಕಿಲಾಲಾಪ 
ಮನೆಲೆಬೆಲರಂ ಬಾರ್ತೆಗೆಯ್ಯಂ ಮನೋಜಂ (ಮುತು. ೩-೨೪); ಶಳಿಪಲ* 
ವುಸಂತಿಯಂ ಸಂದಿಸಿ ಪುಗೆಲೆನೆ ಪುಂಸ್ಕೋಕಿಲಂ - . . ತಿಳಿಪಿದಂ ಪ್ರೇಮ 
ಕಾಂತಂ ವಸಂತಂ (9ಕಂಥು. ೬-೬೫. ಪುಂಸ್ಕೋಕಿಳ : ಮಧುಕರ ನಿಕ 
ರಮುಂ ಪುಂಸ್ಕೋಕಿಳಕಳಾಪವೂಂ ರಾಜಕೀರಕದಂಬಕವುುಂ ಮಂದೆ 
ನಡೆಯಲಟ್‌ದೋಲಗಿಸುತ್ತೂಂ ಬರೆ (ಉಾಂತಿಶ್ರು, ೭-೦೨6 ರ). [ಸಂ.7 

ಪುಂಸ್ಕೋಕಿಳ :ಪುಂಸ್ಕೋಕಿಲ' ನೋ. 

ಪುಂಸ್ಟ್ರೀಲಿಂಗ (ನಾ). [ವ್ಕಾಕ] ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗ : ಪುಂಸ್ಟೀ 
ಲಿಂಗಕ್ಕೆ-ಇವ೦ರ್‌ ಪುರುಷರ", ಇವರ್‌ ಸ್ತ್ರೀಯರ್‌ (ಕನುದ- 6 ಕ್ರಯೋ), 

(ಸಂ, ) 


46 ಪುಂಸ್ತ್ವ (ನಾ). ೧. ಪುರುಷತ್ವ ; ಗಂಡುತನ. ೨. ವೀರ್ಯ; ರೇತಸ್ಸು. 


೩. (ವ್ಯಾಕ] ಪುಲ್ಲಿಂಗ. [ಸಂ. ) 


ಪುಕಪುಕ 


ಪುಕಪುಕ (ನು). ಹೆದರಿಕೆಯಿಂದ ಎದೆ ಬಡಿದುಕೊಳ್ಳುವುದನ್ನ್ನ ಸೂಚಿ 
ಸಂವ ಒಂದಂ ಅನಂಕರಣಪದ : ಧೈರ್ಯ ಮಾಡಿ ಹೊರಟಿದ್ದೇನೋ 
ಸರಿ; ಆದರೆ ಒಳಗೆ ಪುಕಪುಕ ಎನ್ನುತ್ತಲೇ ಇದೆ (ರೂಡಿ). 

ಪುಕಸಟ್ಟೆ ಪುಕ್ಕಟೆ' ನೋ. 

ಪುಕಸಾಟೆ :ಪುಕ್ಕಟೆ' ನೋ. 

ಪುಕಳಿ :ಪುಕುಳಿ' ನೋ. 

ಪುಕಾರಿಸು (ಕ್ರಿ). ೧. ಕೂಗು ; ಚೀಠಂ; ಕಿರರು: ಆ ಪದಕಮಂ . 
ಪ್ರೀತಿಯಿಂ ಧರಿಸಲದು ಸಪಣಳಶಕೃತಿಯಾಗಿ ಫೂತ್ಕರಂಗೈಯಲದಂ 
ಬಿಸುಟೋಡಿ ಪುಕಾರಿಸಲ್‌ ಅರಸನರಿದು ಬೆರಗಾಗಿ (ರರ್ಮವ್ಮಾ - ೨೨೨-೦೪). 
೨. ಸಾರು ; ಕೂಗಿ ಹೇಳು : ದುಡ್ಡಿನ ಚೀಲ ಹೊತ್ತುಕೊಂಡು ಸಾಲ 
ಬೇಕೆ ಎಂದು ಸವಾಲು ಪುಕಾರಿಸುತ್ತ ತಿರುಗುತ್ತಿದ್ದರೆ ? (ರೀಶಹ- 1, ೦೦). 

(ಪುಕಾರು + - ಇಸ್ಕು] 

ಪುಕಾರು, ಪುಕಾರೆ (ನಾ). ೧. ಗದ್ದಲ; ಗಲಾಟೆ: ಕಿಲ್ಲೆದಾರರುಂ 
ಕೊತ್ತಾಲರುಂ ನಾಳೆ ಬರುವ ಬಳ್ಳಾರಿ ಲಷ್ಕರ ಸರಬರಾಯಿಯಂ ತುಸ 
ಪುಕಾರಿಲ್ಲದಂತೆಸಗ ಪೇಳು (6೯0: ೩೧೬೪): ವಿ. ಆಕ್ಷೇಪಣೆ ; 
ತಕರಾರಂ ; ದೂರು : ಅವರ ಗೈರ್‌ಹಾಜರಿ ಕಾಲದಲ್ಲಿ ಪುಕಾರಿಲ್ಲದೆ 
ಕೆಲಸ ನಡೆಯಲು ತಮ್ಮ ಬಂಧುಮಿತ್ರರನ್ನು ತಮ್ಮ ಜವಾಬ್ದಾರಿಯ 
ಮೇಲೆ ನೇಮಿಸಬೇಕು (ಗ್ರಾಶಾಕ, ೭); ನಾಳೆಯ ದಿನ ಇಲ್ಲದ ಪುಕಾರುಗಳಿಗೆ 
ಅವಕಾಶವಾಗುತ್ತೆ (ಮುಕ. ೦೧); ಪ್ರತಿದಿನವೂ ಇವನ ಮೇಲೆ ಒಂದಲ್ಲ 
ಒಂದು ಪುಕಾರು ಇದ್ದೇ ಇರುತ್ತದೆ (ಕಳಾ. ೬೪). ೩. ಅಪವಾದ; 
ಆಡಿಕೆ: ಇನ್ನೂ ಏನೋ ಇರಬೇಕು. ಇಲ್ಲದಿದ್ದರೆ ಇಷ್ಟು ಪುಕಾರು 
ಹೇಗೆ ಹುಟ್ಟೀತು? (ಅನಾ. ೩೪) : ಪುಕಾರು ಇಲ್ಲದಂತೆ ನೋಡಿಕೊಳ್ಳಿ 
(ಸಾಪಿತ್ರಿ. ೫೬). ಪುಕಾರೆ: ೧. ಕಳ್ಳರು ಬಂದಂತೆ ಏನಾದರೂ ಪುಕಾರೇ 
ಯಾಂಟಾದ ಕೂಡ್ಲೆ . . . ತಾಕೀದ್‌ ಮಾಡುವದು ಸಹ ಪೋಲೀಸ್‌ 
ಪಟೇಲನ ಕಾರ್ಯವಾಗಿರತಕ್ಕದ್ದು (ಗ್ರಾಮಾಕ. ೪ ಟಕೆ): ೩. ನೀವೇ 
ಅವರಾಗಿ ಇದ್ದಿದ್ದರೆ ಈ ವೀಲು ದೇಶದಲ್ಲೆಲ್ಲ ಪುಕಾರೆ ಎಬ್ಬಿಸುತ್ತಿತ್ತಲ್ಲ! 
(ಸಷ್ಮಾಮ. ೦೪೭): ) 

ಪುಣರಾಗು, ಪುಕಾರು ಆಗು - ಗಲಾಟೆಯಾಗು : ವಿಷಯವು ಬಯ 

ಲಾಗಿ ಎಲ್ಲರ ಕಿವಿಗೂ ಬೀಳು: ಈರ ಒಂದು ದಿನ. . .ಹೆಂಡಶಿಯನ್ನು 
ಚೆನ್ನಗಿ ಬಡಿದ. ಅದು ಊರಲ್ಲೆಲ್ಲ ಪುಕಾರಾಯಿತಂ (ಶಿನರಾ. ೬೪), 
ಕಳಲಿಯ ನಂಜರಾಜನು ಮಾತ್ರ ಕೊಂಚವೂ ಪುಕಾರಾಗದಂತೆ ಹತ್ತುಸಹಸ್ರ 
ಸೈನ್ಯವನ್ನು ಸಿದ್ಧಗೊಳಿಸಿಬಿಟ್ಟನು (ಶ್ರೀರಾಯ. 0೦೬) ; ಪುಕಾರು ಆಗದೆ ಇದ್ದ 
ಹಾಂಗೆ ಅವನ್ನ ಸುಟ್ಟ ಹಾಕಿ ಬಿಟ್ರಂತೆ ಕಂಡಿನಾಗೆ (ಮಿನು ೩೦೩). 
ಪುಕಾರು ಮಾಡು - ಗಲಾಟೆ ಮಾಡು; ಕೂಗೆಬ್ಬಿಸಂ: ಗರಡಿಮನೆ 
ಹೆೊರಸೂರಿನಲ್ಲ ಬೆಂಕಿ ಉರಿ ಎದ್ದದ್ದು ಕಂಡು, ಪುಕಾರು ಮಾಡಿದ್ದ 
ರಿಂದ, ಬೆಂಕಿ ಹಾಕಿದವನು ಕಾಡೊಳಗೆ ಓಡಿಹೋದ (ಕಾಶೇಂದ್ರ. ೨೬೩) ; 
ಉಣಲಿಕ್ಕೆಂದ: ಕಾಡಿದೊಡೆ ಶಂಕೆಯಿಂದಿವರು ರಾಕ್ಷಸರುದಿಸಿದರೆಂದು 
ಪೋಡಿ ಪೋಗಿ ಪುಕಾರು ಮಾಡುವುದಂ ಜನರೆಲ್ಲಾ ನೆರೆದು ವಿಚಾರಿಸಿ 
(ಕರ್ಮವ್ಠಾ. ೬-೧೩೮) : ಮಾವನೂ ನೀನೂ ಸೇರಿಕೊಂಡು ಏನೇನೊ ಪುಕಾರು 

(«- ಹಿಂ. ಮರಾ. ಪುಕಾರ*) 


10 


26 


20 


30 


ಮಾಡ್ತಿದ್ದೀರಂತೆ ? (ಮಲೆಮ. ೫೩೦). 40 


ಪುಕಾರೆ * ಪುಕಾರಂ' ಮೋ. 

ಪುಕುಳಿ, ಪುಕಳಿ (ನಾ). ೧. ಸ್ತ್ರೀಯ ಜನನೇಂದ್ರಿಯ; ಯೋನಿ: 
(6). ೨. ವಂಲದ್ವಾರ : (೪): ಪುಕಳಿ : (6). "ಪೂಕು '. . ಮುಕುಳಿ ' 
ಪರಾ. [ದೇ. ॥ ತುಳು. ಪ್ರಕುಳಿ) 

ಪುಕ್ಕ, (ನಾ). ೧. ಹೇಡಿ: ಅಂಜಂಬುರುಕ : 
ಕಂಡಕ್ಕಜ ಮಿಗೆ ಗೊಳ್ಳನೆಲ್ಲರುಂ ಕೈಮೊಯ್ಲೂಂ ಪುಕ್ಕವುಹ ಜೈನಪತ್ರಿಕೆ 


ಪಕ್ಕನೆ ನಕ್ಕರದಂ| 


ALAA 


ಪುಕ್ಕಲ 


ದಕ್ಕಂ ಣೇಡಿದುದು ನಗ್ನಕುಲ್ಬಕಂ ಚಿತ್ರಂ (ಹಳಿಲಾಸ್ಮೆ. ೪-08-೭೦) ; ನಾನು 
ಅವರ ಜೊತೆಗೆ ಹೋಗುತ್ತೇನೆ. ಅವರೇನೂ ನಿಮ್ಮಂತೆ ಪುಕ್ಕರಲ್ಲ 
(ಕೇಶ್ರಕ್ಕೆ- ೦೦6) ; ಅಷ್ಟು ಪುಕ್ಕನಾಗಿದ್ದರೆ ಉಮೇದಿನಿಂದ ಹೊರಟದ್ದು 
ಯಾಕೆ ನೀನು ? (ಮೂಕಕ್ಕ. ೩೦)- (ಗಂ). ೨. ಅಂಜುವ ; ಹೆದರುವ: 
ಈ ಜನಸ್ಮಾನವು ನಮ್ಮಂಥ ಪುಕ್ಕಜನರಾದರೂ ನಿರ್ಭೀತಿಯಿಂದ ಸಂಚಾರ 
ಮಾಡಲಿಕ್ಕೆ ಯೋಗ್ಯವಾಗಿರುತ್ತದೆ (ಉಕ. ೩0) ; ನಿನ್ನ ಜಾತಿಯೇ ಪುಕ್ಕ 
ಜಂತಿ (೩೮: ೦೦೦)- (ಪುಕ್ಕು, + - ಅ) 
ಪುಕ್ಕ ಪುಚ್ಚ ' ನೋ. 
ಪುಕ್ಕಟೆ, ಪುಕಸಟ್ಟೆ, ಪುಕಸಾಟೆ, ಪುಕ್ಕಟ್ಟೆ, ಪುಕ್ಕಸಾಟೆ. ಪುಗಸಟ್ಟೆ, 
ಪುಗಸಾಟೆ, ಫುಕ್ಕಟೆ (ಅ). ೧. ಬಿಟ್ಟಿಯಾಗಿ; ಉಚಿತವಾಗಿ; ಧರ್ಮಾ 
ರ್ಥವಂಗಿ : ಇಕ್ಕದೆಕ್‌ಯದೆ ಬಿತ್ತಿ ಬೆಳೆಯದೆ ಪುಕ್ಕಟೆಯೆ ಸ್ವರ್ಗಾದಿ 
ಭೋಗವು ಸಿಕ್ಕಲರಿವುದೆ (ಉುಠ್ಮಉ- ೪-೯೬) : ಪಕ್ಕಕೊಂದುಪವಾಸ ಪುಕ್ಕಟೆ 
ಶ್ರೀತೊಲಸಿ ಸಿಕ್ಕಿಸಿಕ್ಕಿದಲಿ ಹರಿನಾಮ ಭವಭವದಿ ಸಿಕ್ಕಿ ಸಾಯುವದು 
(ಸರ್ನಕ್ಣ, ೪೦9) ; ನಾನು ಔಷಧಿಗೆ ಬಂದೆ. . . ನೀವೂ ಪುಕ್ಕಟೆ ಕೊಡ 
ಬೇಕಾಗಿಲ್ಲ (ಕುಸುಸಂ- 60). ವಿ. ವ್ಯರ್ಥವಾಗಿ ; ಸುಮ್ಮಸುಮ್ಮನೆ ; 
ನಿಷ್ಟ ೨ಯೋಜಕವಾಗಿ : ನೀವು ನಿಮ್ಮ ಮಗ, ಮನಸಿನಿಂದ ಪ್ರೇಮ 
ದಿಂದ ಕಲಿಸುತ್ತೀರಿ. ಇತರರು ಏಕೆ ಪುಕ್ಕಟೆ ತಲೆಯೊಡಕೊಳ್ಳಬೇಕು 
(ಪ್ರೀಕೂಕ್ತ. ೨೪೩) ; ಇಲ್ಲಿಗೆ ಬಂದು ನಾನು ಪುಕ್ಕಟೆ ಮೆಯನ್ಯುಶ್ತಿರಲಿಲ್ಲ 
(ರೀಕಹ. 11. ೨೩). ಪುಕಸಟ್ಟೆ : ೧. ಪಂಚುಯ್ತಿಮೆಂಬರುಗಳಿಗೆಲ್ಲ ಪುಸಟ್ಟೆ 
ಕ್ಷೌರ ಮಾಡುತ್ತೇನೆ (ಕಂಗಳ: ೬೩). ಪುಕಸಾಟೆ : (9). ಪುಕ್ಕಟ್ಟೆ : 
೧. ಸ್ವಾಎಂ, ಇವರು ಪುಕ್ಕಟ್ಟೆ ಕೆಲಸ ಮಾಡುತ್ತಿದ್ದಾರೆ (ರುಸಿಕಾತೆ, ೦೬೦) ; 
ಸಿಪಾಯಿಗಳಾದವರಿಗೆ ಪುಕ್ಕಟ್ಟೆ ಪ್ರಯಾಣದ ಸೌರ್ಯವಲ್ಲದೆ ಮತ್ಕಾವ 
ಸೌಕರ್ಯವನ್ನೂ ಒದಗಿಸುವುದಿಲ್ಲ (ಶ್ರವಾಇ. 27, ೪). ಪುಕೃಸಾಟೆ: 
೧. ಅದೇನು ಪುಕ್ಕಸಾಟೆ ಬಂದು ಬಿಡುತ್ತೇನು? (ಕಂ). ಪುಗಸಟ್ಟೆ : 
೧. ರಾಜಶ್ರೀಮಿಲ್ಲಿನ ಷೇರುಗಳನ್ನು ಪುಗಸಟ್ಟೆ ಕೊಟ್ಟರೂ ಕೊಳು ವವ 
ರಿರಲಿಲ್ಲ (ಸಾಂ. ೨) ; ಸುವ್ಮೂನೆ ಪುಗಸಟ್ಟೆ ಅನ್ನ ಹಾಕುತಾ ಇರಲಿಲ್ಲ 
(ಹೇರ್‌: ೩೩). ಪುಗಸಾಟೆ: ೧. ಇನ್ನೊಂದು ಸಾರಿ ಹುಟ್ಟಿ ಬರ 
ಬೇಕು ಪುಗಸಾಟೆ (ದುಂಂಕ. 908). ಪುಕ್ಕಟೆ: ೨. ಫಕ್ಕಟೆ ಕಳಿದೆ 
ಕಾಲೇಜದಲ್ಲಿ ಸಮಯವನ್ನು (ಸ್ಮಕ್ಕರ. ೦೦೯); ಬಂಜೆಯನಾಗಿ ಬಂದ ಗಿರಿಜಾ 
ಸಪ್ತ ಅಪತ್ಯದ ಫುಕ್ಕಟೆ ಅಭಿಧಾನದಿಂದ ಖುಷಿಯಾಗುತ್ತಿದ್ದಳು (ರೀಕಹ. 
18. ೪9೩). 
ಪುಕ್ಕಟೆ ಬಸವ - (ಆಲಂ) ಬಿಟ್ಟಿಯಾಗಿ ಕೆಲಸ ಮಾಡುವ ವ್ಯಕ್ತಿ ನ 
ಬಿಟ್ಟಿ ಕೆಲಸವನ್ನು ಮಾಡಿಸಿಕೊಳ್ಳುವವರು ಈ ' ಪುಕ್ಕಟೆಬಸವ ' ನಿಗಾಗಿ 
ಅಲೆದಲೆದು ಹುಡುಕಬೇಕಾಗಿರಲಿಲ್ಲ (ಕಿಳುಕು. ೩). 
| ಮರಾ. ಫುಕಟ್‌, ವುಕಾಸಾರೀ: /ತುಳು- ವೂಕ್ಕಡೆ ] 
ಪುಕ್ಕಟ್ಟೆ " ಪುಕ್ಕಟೆ' ನೋ. 


ಪುಕ್ಕತನ (ನೂ). ಅಂಜುಗುಳಿತನ ; ಪುಕ್ಕಲು: ಆಅಶಿಸೂಕ್ಷ್ಮತನವು 
ಪುಕ್ಕತನಕ್ಕಿ ಳಿಸುತ್ತದಲ್ಲವೆ ? (ಗಾಳಗು. ೬೪): ಮೊದಲಿನ ಪುಕ್ಕತನ ಈಗ 
ಅವನಲ್ಲಿ ಉಳಿದಿರಲಿಲ್ಲ (ರುನಿರೆ. ೧೩6). [ಪುಕ್ಕ + - ತನ] 


ಪುಕ್ಕಲ (ನಾ). ಹೇಡಿ; ಪುಕ್ಕ: ಮೊದಲು ಧೈರ್ಯದಿಂದಿದ್ದ ಕೆಲವರು 
ಈ ಗೋ ಸಾಟವನ್ನು ಕೇಳಿ ಪುಕ್ಕಲರಾಗುತ್ತಿದ್ದರು (ಕಾಪಿ೪- ೦೬೩). 
[ಪುಕ್ಕಲು + ಅ) 
ಪುಕ್ಕಲತನ 'ಪುಕ್ಕಲುತನ' ನೋ. 
ಪುಕ್ಕಲಿ (ನಾ). ಹೆದರುವ ಸ್ವಭಾವದವಳಂ; ಅಂಜಂಬುರುಕಿ : ಆಯ್ಕೋ 
ಪುಕ್ಕಲಿ, ಕೆನ್ನೆಗೆ ಅರಿಶಿನ ಹಚ್ಚಿಕೊಂಡು ಅಡಿಗೆಮುನೇಲಿ ಬಿದ್ದಿರೋಕೆ 
ಸರಿ ನೀನ: (ಕಂಳಣ- ೦೪೪). (ಪುಕ್ಕಲು + - ಣಾ) 


ಪುಕ ೈಲು 


ಪುಕ್ಕಲು (ನಾ). ೧. ಅಂಜಿಕೆ; ಭಯಂ ; ಭೀತಿ: ಭರಮೈೈಹೆಗ್ಗಡೆಯವರಂ 
ಶ್ರೀಮಂತರಾಗಿದ್ದರೂ ಸರಕಾರ, ಪೋಲೀಸು ಎಂದರೆ ಅವರಿಗೆ ತುಂಬ 
ಪುಕ್ಕಲು (ನುಲೆವು. ೫೩೮): (ಗು). ೨. ಅಂಜಿಕೆಯಂಳ್ಳ; ಹೆದರುವ: 
ಅಪರಾಧಿಗಳು ಯಾವಾಗಲೂ ಪುಕ್ಕಲು ಸ್ವಭಾವದವರು (ರೆನ್ನರೇ: ೦೮೪); 
ಈ ಪುಕ್ಕಲುವತುಗಳು ನಿನಗೆ ಸಲ್ಲವು (೫ಂತಉ, ೨6): ಮೊದಲೇ 
ಅವಳದ್ದು ಪುಕ್ಕಲು ಜಿ:ವ. ಅದೂ ಆ ಹೊತ್ತಿನಲ್ಲಿ ಬಂದರೆ ಹೆದರಂ 
ವುದು ಸ್ವಾಭಾವಿಕ (ರೇಶಕೆಂ. 3೧೩). 
(ಪುಕ್ಕು * -'ಅಲು (ಆ. ಅಲ್ಫ್‌). /ತುಳು. ಪುಕ್ಕಲೆ, ಕೊಡ. ಪುಕ್ಕೀಲೇ) 
ಪುಕ್ಕಲುತನ, ಪುಕ್ಕಲತನ (ನಾ). -ಪುಕ್ಕತನ : ಛೆ! ಎಲ್ಲಾ ಪುಕ್ಕಲುತನ 
(ರುಂಏನಾ, ೧೯೭); ವಾರ್ತ್ಶಾಪಶ್ರಿಕೆಗಳ ಪುಕ್ಕಲುತನವನ್ನೂ ಮುಂದಾಳುಗಳ 
ಡೋಲಾಯುವಕತಾನವಾದ ನೀಶಿಯನ್ನೂ ಕಂಡು, ಸ್ವತಂತ್ರವಾದ ಮತ್ತು 
ಧೈರ್ಯದಿಂದ ಕೂಡಿದ ಪತ್ರಿಕೆಯ ಅಗತ್ಯದ ವಿಷಯದಲ್ಲಿ ಅವನಿಗೆ 
ಸಂಶಯ ಉಳಿಯಲಿಲ್ಲ (ಉರಾನ. ೩೦). ಪುಕ್ಕಲತನ : ಅವಳ ಪುಕ್ಕಲ 
ತನಕ್ಕೆ ಚಪ್ಪಾಳೆ ತಟ್ಟಿ ನಗಬೇಕು! (ಕುರುನ- 003); ಅವಳ ತೌರುಮನನೆ 
ಯವರೂ ಕೂಡ ಅವಳ ಈ ಆಶಿಯಾದ ಪುಕ್ಕಲತನಕ್ಕೆ ಹಾಸ್ಯ 
ವರಾಡಿದ್ದುಂಟು (ಕಾಗೆಕ: ೦೧೧). [ಪುಕ್ಕಲು + - ತನ] 
ಪುಕ್ಕಸಾಟೆ 'ಪುಕ್ಕಟೆ' ನೋ. 
ಪುಕ್ಕಿ (ನಾ). *ಪುಕ್ಕಲಿ : ಕುಮುದಿನಿಯು ಎಷ್ಟಾದರೂ ಹೆಂಗಸು, ಆಕೆಯು 
ಪ್ರಸಂಗವಿಶೇಷದಲ್ಲಿ ಪುಕ್ಕಿಯಾದಳೆಂದೂ ಅನ್ನಬಹುದು (ಕುನುರಿ. ೧೭೧) 
(ಪುಕ್ಕ 3. -ಇ್ಯ) 
ಪುಕ್ಕ, (ನಾ). ಅಂಜಿಕೆ; ಹೆದರಿಕೆ; ಭಯಂ: "ಭೀರುತ್ವದೊಳ" 
ಯೋನಿಯೊಳ್‌ ಪುಲ್ಕ ” (ಕ್ಮಳುಂ. ೮೯); ಇನ್ನು ತಾನೊಬ್ಬಳೇ ಹೋಗ 
ಬೇಕು. ಕೆಮ್ಮಣ್ಣೂ ಕಳಿಯುವವರೆಗೆ ಮಾತ್ರ ಸ್ವಲ್ಪ ಪುಕ್ಪೂ (ಹೂಸಕ್ಷಿ. ೪೯); 
ಜನ ರ೩೭ರೆಂದೆನಿಸಿದರೂ ಅವರಲ್ಲಿ ಬೇಗನೆ ಪುಕ್ಕ, ಹೇಡಿತನಗಳು ಮೆಲ್ಲನೆ 
ಸೇರಿಕೊಳ್ಳುವುವು (ಯುಕ್ಷಕ್ತ. ೩೧). 
ಪುಕ್ಕಾಗು - ಹೆದರಂ ; ಅಂಜಂ: ಬ್ರಾಹ್ಮಣರೆಲ್ಲ ಅದಕ್ಕೆ ಪುಕ್ಕಾಗಿ 
. - ನಾರಣಪ್ಪನ ಮನೆಯೆಮರು ಬಂದು ನಿಂತು ತೆರೆದ ಹೆಬ್ಬಾಗಿಲನ್ನು 
ನೋಡಿ ಭಯಗ್ರಸ್ತರಾದರು (ಸಂಸ್ಕಾರ. ೩೬). 
[ ದೇ.॥ ತುಳು. ಪುಕ್ಕ, ಪುಕ್ಕ; ಪರ್ಜಿ. ಪರ್ಕಿ) 
ಪುಕ್ಕು, ' ಪೂಕಂ' ನೋ. 
ಪುಕ್ಕೊಳ್ಳಿ (ನಾ). ಒಂದು ಬಗೆಯಂ ಭೂಮಿಂ : ಸ್ವಸ್ತಿಶ್ರೀವನಿತಾಲಯರ 
ಆಟ್ವರಾನಾರದಿಗೆ ಕಕ್ಕಿಎಳ್ಲಿಯೋನ್‌ ಪಕ್ಕೊಳ್ಳಿ ಕೊಟ್ಟು ಸರ್ವ್ವಪರಿಹಾರಎ2 
ಕೊಮ್ಮುರಳ (ಎಕ. ೪1, ಮೂಡಗೆ, ೨೬-೪) ಸು. 950 ?). [?] 
ಪುಗಡಿ `ಫ್ರಗಡಿ' ನೋ. 
ಪುಗರಿ (ನಂ). (2): ಈಶಾನಂಗೆ ಸೀಮೆ ನೆಡುಮೊಆಡಿಯಾ ಪುಣುಸೆ 
ಪುಗರಿಯಾ ಎಡೆಯೆ: ಬ:ಟ್ತಸ್ತ ಪಳ್ಳೆಮೆ (ಎಕ. 1x (8), ರೆಂಗಳೂ- ೧೫೧-೪೯; 


೫28). ( ? ] 
ಪುಗಲ್‌ ` ಪುಗಿಲ್ಕ್‌' ನೋ. 
ಪುಗಸಟ್ಟೆ ' ಪುಕ್ಕಟೆ' ನೋ. 
ಪುಗಸಾಟೆ ' ಪುಕ್ಕಟೆ' ನೋ. 
ಪುಗಿಯಿಸು ' ಪೊಗಿಸು' ನೋ. 
ಪುಗಿಲ್‌,, ಪುಗಿಲ್ಲು. ಹಂಗಲಂ, ಹಂಗಿಲಂ, ಹಂಗುಲು, ಹೊಗುಳಂ 


(ನಾ). ೧. ಪ್ರವೇಶ: ರಂಜಬ್ರರುಷರ್ಗೆ ಪುಗಿಲಿಲ್ಲ (ಇಆ- ೫, ೧೬೭.೫ : 
7ನೆಯ ಕತ) : ರಸಭಾವಾಭಿನಯುಂಗಳ್‌ ಪೊಸದೆ ಪ್ರಗಿಲ್‌ ಪೊಸವೆ ಚಕ್ಚಗಳ್‌ 
- ಎನೆ ಪೊನಿಲಿಓದಳಾಕೆ ನವತನ್ಯಾಗದುವಂಂ (ಆಡಿಫು. ೪-೨೩); ರಸ 


ಭಾವದ ಕಾಬ್ದೂ ರದೆನೆ ಹೊಸದೆಸೆಬ3[೦]ಪೊಕ್ಕಪುಗಿಲಿದೆನೆ ಚಿತ್ರವಿಂದಂ ಪೊಸ 


ಅ 


೫೬೫೬ 


26 


ಪುಗಿಲ್‌, 


ಯಂಸಿ ನರ್ಶಿಸಿದಳ್‌ (ವರ್ರವಸಿ. ೧0-99) ; ಪುದಿದ ನೆತ್ತರ ಕೆಂಪಾಗಸದೊಳ* 
ತೋಣಂವುದಿನ್ನುಂ ಕಿಸ:ಸಂಜೆಯ ನೆಏದೆ ದಿನದ ರಾತ್ರಿಯ ಪುಗಿಲೊಳ್‌ 
(80 6-99). ೨. ಬಾಗಿಲಂ; ಪ್ರವೇಶದ್ವಾರ: ಆ ವ್ಮೂಹದ್ವಾರ 
ದೊಳ್‌ ಗುಹೆಯು ಪುಗಿಲೊಳ್‌ ಮುಹೋಗ್ರಜರತ್ತಿಂಹೆಮಿರ್ಪಂತಿರ್ದ ಭಾರ 
ದ್ವಾ ಜನಾಜಿವೀರನಭಿಮನ್ಯುಕುಮಾರನನೆಬ್ರರವುಗಂಡಾಗಳ್‌ (ನೇಮಿಪು. 
0೨-೩9 ಎ). ೩. ಆರಂಭ; ಉಪಕ್ರಮ; ಪ್ರಾರಂಭ: ಯಾತ್ರೆ 
ಗವನೀತಲಪತಿಯಂ ಪ್ರೇರಿಸಿತುವಗಿಲೊಳ್‌ ಶರದಂ (ಕಾಂಠಿಪು. ೦೧-೦೪೦); 
ಪೋದುದು ಸುಣ್ಣನಿ.ಷವಿಲ್ಲಂಶರದದ ಪುಗಿಲೋಳ್‌ (ಕಮರ: ೨೪೨ ಪ್ರಯೋ): 
ಹೇವುಳಂಬಿಸಂವತ್ಸರ(ದೊಳ್‌)ದಾ ಪುಗಿಲೊಳ್‌' ವಟ ಕೊಳ್ಳುಂ 
(ಅಟ್ಕವಂು. ೬-0೪). ೪. ವಂಂಭಾಗ ; ಮಂಂದೆಸೆ: ಪುಗಿಲ ಪುಲ್ಲೆಯ 
ಮೊದಲುರೆಮುಮಂ ಪೆಣಗಣ ಪುಲ್ಲೆಯ ನಡುವುಮನಯನ್ಹಿ ಕೊಳ್‌ 
ಮೂಟುಮಂ ವೂಜಕೊಳೆರಡುವುನೆರಡಜಕೊಳೊಂದುಮನೆಚ್ಚು ಬಲ್ಲ 
ಬಲ್ಮೆಯಂ ಮೆಟ?ದು (ಶಂಶಕಾ- 8-9೩ ವು: ೫. ಸಂದರ್ಭ ; ಸಮಯ; 
ಹೊತ್ತು : ನಡುವಗಲ ಪುಗಿಲ ಬಿಸಿಲೊಳ* ಬಿಡೆ ನಾಲಗೆಗಿಟ್ತು ತೇಂಕಿ 
ತನ್ನಯ ನೆಟಲಂ ಕಡುಗಪ್ಪಲೆಂದು ಪೊರಳಲ್ಕೊಡರಿಸಿ ಮೆಯ್ಕುಕ್ಕಲಿರ್ದ 
ವನ್ಯಲುಲಾಯಂ (ಪುತ್ಮತ್ಣ- 6-೭೭); ಇಂದಿರೆ ಪದ್ಮಮಂದಿರದೊಳಿರ್ದು 
ಮಹಾಪ್ರಣಯಪ್ರಕೋಪದಿಂದೊಂದಿರುಳಿಕ್ಕೆ ಮಂಚ್ಚಳವನಾ ಪುಗಿಲೊಳ್‌ 
ತೆಅಪಂಗೆ ಸೂಟಕ್ಸಿ ಕೃಷ್ಣಂ ದಯೆಯಿಂದೆ ಬಂದು ಬಿಗಿಯುಪ್ಪೆ ಧರಾಂಗನೆಯಂ 
ತದಂಗಕುರ್ಷ್ಯಂ ದಿಟದಿಂ ಕವಲ್ತುದೆನೆ ಪರ್ವಿದುದುರ್ವಿಯು ಚಿತ್ತವಂ 
ತವಂಂ (ದಕಳು- 3-89): ೬.  ಖಡ್ಲಯುದ್ಧದ ಒಂದು ವರಸೆ: 
ರೂಪುಗೊಂಡುದೆನೆ ಚಾರಿ ಪುಗಿಲ್‌ ನೆಲೆ ನೋರ್ಪು ದಂಡೆ ಸೂಟು 
ನಿಟ್‌ಸು ನಿಘಾತವತಾಂಕೆ ಬಗೆ ಬಗ್ಗಣೆ ವಂಚನೆ ಬಂಧಮೆಂಬಿವಂ ಮಣ? 
ವೋವಜರ್ಕಳೇಂ ಕಲಿಸುತಿರ್ಪರೊ ಚಟ್ಟರನಟಿಸ್ತಿವಟ್ಟಿರಂ (ಪುಷ್ಕಘಿ- ೨-೬೦): 
ಪುಗಿಲ್ಲು : ೨. ಮಂತ್ತೊಂದಿನಂ ಪುಗಿಲಿನೊಳೆ ಕುಳಿತು ಧ್ಯಾನಾರೂಢ 
ನಾಗಿ. -.- ಪ್ರಾಣ ನಿರ್ವಯಲಾಯಿತಂ (ಶ್ರಕುಪು: ೭-೦೬6) ಪ. 
ಆಶ್ರಯ ; ನೆಲೆ: ವಾರಣೂಸಿಗೆಯಂ ಮಿಗಿಲಾದ ಪಂಪಾಪುರಂ ಮಾರಾರಿ 
ಗಂತಂ ಪುಗಿಲಾದ ಪಂಪಾಪುರಂ (66. 83೦-೯). ಲೆ. ಕಾಂತಿ; ಶೋಭೆ : 
ನೈದಿಲ ಸುಮಾಲಂಕೃತದಿ ಪುಗಿಲಿಂದೆ ಚಿತ್ರ ವರ್ಣದ ಎಷ್ಟರಾಗ್ರಹದೊಳಗಿಹಂ 
(ಪ್ರಠುಠಿ. ೦-೪೦). " ಪುಗಿಲುವೆಮಿ ' ಪರಾ. ಹುಗಲು: ೯. ರಂಧ್ರ ; 
ತೂತು ; ಕಂಡಿ : ಹಸಿಯ ಜಾಲಿಯ ಕಟ್ಟಿಗೆಗಳನ್ನಗಲಿ ಬಸರಿಯ ಕಟ್ಟಿಗೆ 
ಗಳನ್ನಾಗಲಿ ತಂದು ಅವುಗಳಿಗೆ ಹುಗಲನ್ನು ಹೊಡೆದು (ಕ್ಕಒಶ್ರ. ೪೦). 
ಹುಗಿಲು : ೭. ನಿಗಳದೊಳು ಸಿಕ್ಕಿದಗೆ ಕೊಳನ ಹುಗಿಲಿನೊಳು ಹೊಕ್ಕವಗೆ 
(ಸ್ಮರೂಪಾ. ೩-೪); ಭಾಗವತಾಭಿವತಾನದ ಹುಗಿಲು ಪರಮಾನಂದರಸ ವಿಶ್ರಮದ 
ತನಿವುುಗಿಲು . . . ತಾನೆನಲೆಸವ ವೈಕುಂಠವನು ನೆಅಕಿ ಕಂಡ (೩ಳಾಗ. 
೧೦-೩೩-೦೬). ೯. ಹೊಗಿಸಿದರು ಕಾಡೆಮ್ಮೆ . - - ದೊದ್ದೆಗಳ ವಿಗಡರಕ್ಕಸ 
ಭಟನ ಮೂಗಿನ ಹುಗಿಲಿನಲಿ (ಕೊರರಾ. ೬-೨೬-೩೮) ; ಕಾಮ್ಯಾರ್ಥವೆಂಬೆರಡು 
ನೊಗನ ಹುಗಿಲಾದವೈ (೩ಕ್ಕೆಥು. ೨-೦೦-೦೦). ೧೦. ಸೀಳಿರುವ ಸ್ಥಿತಿ; 
ಬಿರುಕು ; ಹೋಳಂ : 'ಹುಗಿಲುಗಳಿ' ಪರಾ. ಹುಗುಲು: ೯. 
ಹಸಿಯ ಬಸರೀಕಟ್ಟಿಗೆಗಳಿಗೆ ದೊಡ್ಡ ಹುಗುಲು ಹೊಡೆದು ಹಾಗು ಹಿಂದೆ 
ಮೂಂದೆ ಗೂಟಗಳನ್ನು ಹೊಡೆದು (ಕೃಟಶ್ರ. ೦೦೬) ; (ಹಲಗೆ, ಮೊ.ಗಳ 
ಬೆಣೆ, ಕೂರಿಸುವುದಕ್ಕೂಗಿ ಒಂದು ಚೌಕಟ್ಟಿನಲ್ಲಿ 
ಕಾಡಿರುವ) ವೆಜ್ಜ, ಉಗಿಲು, ಹುಗುಲು (2108೬189. 205). ಹೊಗುಳು: 
ತೋಡಿಗೆ ಹಾಕಿದ ಕಟ್ಟೆಯಲ್ಲಿ ಹೊಗಳು ತಲೆದೋರಿದಾಗ, ಚಿಮ್ಮಿ 
ಎರುವ. ಅವಿರತಜಲಧಾರೆಯಂತೆ, ದುರುಳ 
ಯೊಳಗೆ ನುಗ್ಗಿತು (ಹಂಜಿ. 60). 
[ಪುಗು («ಎ ಪೊಗು) * ಇಲ್ಮ್‌. / ತಮಿ. ಪುಕ್ಕಿಲ್‌, ಪುಕಲ್‌) 


ಮೊ.ನ್ನ್ನ 


ತ್ತ 


tH ೌ 


ಸಮೂಹ ನೆಲ್ಲಕ್ಕಿ ಬಂಡೆ 


ಪುಗಿಲ್‌, 


ಪುಗಿಲ್ಮ್‌, ಪುಗಲ್‌ (ನಾ). ೧. ಧ್ವನಿ; ಸದ್ದು: ' ಪುಗಿಲ್ಲರೆ' ಪರಾ. 
೨. ಕೋಗಿಲೆಯ ಧ್ವನಿ: “ಕುಕಿಲ್ತುದೆಂದುಂ ಪುಗಿಲ್‌ ಪಗಿಲೆಂದುಂ 
ಕೋಕಿಲಾಲಾಪಂ ” (ಳಃ£ತಾ. ೩8-306); ತದಾಶ್ರಮದ ತರುಗಳ 
ವೇಗಿರ್ದು ಪುಗಿಲ್‌ ಪುಗಿಲೆಂದಿತ್ತ ಬನ್ನಿಮಿರಿಮೆಂಬ ಪೊಂಬಣ್ಣದ 
ಕೋಗಿಲೆಗಳುವುಂ . . . ನೋಡಿ (ಶಂಶಥಾ. ೦-೦೦೩ ಠ) ; ಪುಗಿಲ್‌ ಪ್ರಗಿಲೆಂಬ 
ಏಕಸ್ಶನಂಗಳಂ ಮನಸಿಜನೊಲ್ಹು ಕೇಳ್ದು (ಉಕ. €-೬೪). ಪುಗಲ್‌: 
ತಿ. ಪೋ ಪಗ]. ಗಿ)೮ ಪು[ಗ]ಲೆನ:ಶಿರ್ಪ ಪಕ್ಕಿ ಮನದಂಂ 
ಕವರುತ್ತಿರೆ (ಶಂಕಾ. 5-43) ; ಭೋರ್ಗರೆದೆತ್ತಂ ಪುಗಲೆಂಬ ಕೋಕಿಲೆ . . ' 
ಸುಸ್ವರದಿಂದೋದುವ ಕೀರಮಾರ ಬಗೆಗ ಸಮ್ಮೋಹಮಂ ಮಾಡವ 
(ಹುಳುರೂ. ೦-೭೩), ಬನದಲ್ಲಿ ಪುಗಲ್‌ ಪುಗಲೆಂಬ ಗಂಡುಗೋಗಿಲೆ (ಕರುರ, 
ತಿ ಕ್ರಯೋ). (ದೇ.ಕ ತವು. ಪುಕಲ್‌; ಮಲ. ಪುಕಲು » ಹೇಳು) 

ಪುಗಿಲ ? (ನಾ). (?): ವಪುಗಿಲಂ ಕ್ರೀಡನಶೀಲನಕ್ಕರಿಗನಾದಂ ಪಲ್ಲವ 
ಗ್ರಾಹಿ ವುಸುಗಿ ನಮ್ಮಾದುದನಾಗಲ೨ಂ ' ನವೆಯಲುಂ ಮೆಯ್ದರ್ಕುವೇ 
ತಾರನೆಂಬೆ ಗಡಾ (ಇರ್ಮಾಕ. ೧). [?) 

ಪುಗಿಲು, 'ಪುಗಿಲ್‌,' ನೋ. 

ಪುಗಿಲ್ಮು (ನಾ). .(?) : ಪೆನನಿರಕ್ಕಂ ಪುಗಿಲುಮದಣ ಪವಣಂ (ಇಎ. ೦೪೪೭, 
ಥಾಠಗರ್‌. 36-30 ; ೪). (?) 

ಪುಗಿಲುವೆಜು (ಕ್ರಿ). ಶೋಭಿಸು ; ಹೆಸರಾಗು ; ಪ್ರಸಿದ್ಧವಾಗು : 
ಅಗುಳುತಿರೆ ಕಾಮಾಟದವರುವಮುವರೊತ್ತಿನೊಳೆ೨ ಪುಗಿಲುವೆತ್ತತಿವುಂತ್ರ 
ಐಾದಿಗಳು ಮಂಕ್ರಿಸಲುವಗಿದವರಿಗೆಯ೨ ವಂಹಾಭೂತ ಪೊಯ್ಯಲು 
(ಕ್ರ ಕಪು. ೩-೨೩). [ಪುಗಿಲು, (ಆ ಪುಗಿಲ್‌,) + ಪೆಜ್ಯು) 

ಪುಗಿಲ್ಲರೆ (ಕ್ರಿ). ಧ್ವನಿ ವಾಡು; ಸದ್ದು ವಾಡು : ಮೆಯ್ಕ ಮಸಿ 
ಕೊರಲ ಬಕ್ಕಳೆ ಪೊಯ್ಕೆ ಪುಗಿಲ್ಲರೆವ[ಕಾಕಾಂ. ಕನಲ್ಲರೆವ, ಘರಿಲ್ಲರೆವ]ಕೆಯ್ಯ 
೮0ಕರಿಕೆ ಕರಂ ರಯ್ಮ9 (ಕಾರ್ಮಾಠ, ೩೦೯). (ಪಗಿಲ್ಮ್ಮ * ಕರೆ] 

ಪುಗಿಲ್ವಟ್ಟೆ (ನಾ). ಪ್ರವೇಶದ್ವಾರ ; ಕಂಡಿ : ಬಿಲಸಗ್ಗಂ ಗವಿಸಂದಿ ಡೋಣಿ 
ಪರಿಚಾರೇರುಂ ಪುಗಿಲ್ವಟ್ಟೆ ಮೇಖಳಿ ಕಾಳ್ತಾಸಆ್‌ ಗಂಡಶೈಲವುಡಕಿಲ್ಯೂಟಂ 
ಹರಲ್ಕಟ್ಟು . - - ಆಜಸ್ರಂ ರಯ್ಕಮೂಾ ಬೆಟ್ಟದೊಳ್‌ (ಸೂಕ್ತಿಸು. ೩-೨), 

[ಪುಗಿಲ್‌, + ಬಟ್ಟೆ] 

ಪುಗಿಲ್ದಿಡು (ಕಿ): ಎಡೆ ಬಿಡು; ಅವಕಾಶ ಕೊಡು ; ಸಿಡಿಲ್ಪನಿವೊಯ್ಲೊನಿಂ 
ಪುಗಿ[ಕಾ೫. ವೊಯ್ಲನಿಂಪುನಿ]ಲ್ವಡದೊಡೆದತ್ತ್ತು ತಟ್ಟಿ ಘನಮಂಡಲ 
ಮೆಂದೆನೆ ವಾರಿಧಾರೆಗಳ" . . . ಸುರಿಯುುತ್ತು ಮಿರ್ದುದು (ಕುತುಮಾ, 


೩-೨೭): (ವುಗಿಲ”, * ಬಿಡ್ಕು) 
ಪುಗಿಸು "ಪೊಗಿಸು' ನೋ. 
ಪುಗು 'ಪೊಗು' ನೋ. 


ಪುಗುಡಿ ' ಫುಗಡಿ' ನೋ. 

ಪುಗುತರ್‌ ' ಪೊಗುತರ್‌ ' ನೋ. 

ಪುಗುತೆ ' ಪೊಗುತೆ ' ನೋ. 

ಪುಗುದೆಸೆ, ಹೊಗದೆಸೆ (ನಾ). ಹೋಗಬೇಕಾದ ದಿಕ್ಕು ; ಪಾರಾಗುವ 
ಹಾದಿ: ಮುಅಕದುದೆಮ್ಮುಯ ಸೇನೆ ಸಮರದೊಳ್‌ ಪೊಕ್ಕು ಮೈಗುಜುಹ 
ಕಾಣಿಸಿಕೊಂಬರಂ ಕಾಣೆವಗ್ನಿಜನ ಬಜಾದೆ ಕರೆತಂದೆವಕಟಕಟ ಪುಗುದೆಸೆ 
ಯತಾವುದೆಮಗೆ (ಕಾ. ೩-೪). ಹೊಗದೆಸೆ: ಜಗವೆಲ್ಲವನೂರ ಮಾಡಿ 
ಊರೆಲ್ಲವ ಮನೆಯೆ ವಾಡಿ ಹೊ[ಉಕಾ. ಹೋ]ಗದೆಸೆಯಿಲ್ಲದ ಸುಳುಹು 
ನೋಡಂ (9669 36೯-೧೩೦೦); ಹೊಗದೆಸೆಯನು ಕಾಣದಬ್ದುಲ್ಲಖಾನ 
ಬಹಂಬಗೆಯೆಲಿ ಕಂಗೆಟ್ಟುಗ ಮಿಗೆ ಹುಲಿಯೂರ ಬಳಿಯ ಬಿಟ್ಟ ಪಾಳೆಯ 
ದೆಗೆದೋಡಿದನ (ಕಂಕಂ. ೦೬-೩೭). [ಪುಗು («ಎ ಪೊಗು) * ದಬೆಸ್ಕೈ) 

ಪುಗುಳ್‌, ($)- ಗುಳ್ಳಿಯೇಳು ; ಬೊಕ್ಕೆಯಾಗು : ಓರೊರ್ಮೆ 


೫೬೫೭ 


ಪುಗ್ಗಾಯಿಲ 


ಕುಳಿ] ಕಪ್ಪುರದ ಪಚ್ಚಮನಮರ್ಚಿ ಮನ್ಮಥಜ್ವಲನವಂತದಿಂ ಮಯ” 
ಮಿಗೆ ಪುಗುಳ್ತು ದೆಂಬ ಸಂಕೆಯೆಂ ಕೆಳದಿಯರ್ಗೆ ಬಳಯಿಸುವಳ* (ಕರ. 
ಇ-೩6 ರ); ಮಂಳಿದುಟೀದೋಪರಳ್ಳಿರ್ದೆ ಪುಗುಳ್ತುರಿವಂತೆ ಮುಗೆಳ್ತೂ 
ಸಂದ ನಾಣೊಳಗು ಸಡಿಲ್ವಿನಂ ಪೊರೆ ಸಡಿಲ ಕದಂಪು ಬೆಳರ್ತು ಬಾಡಿ 
ಪೊಟ್ಟಳಿಸಿ ಬೆಳರ್ತು ಮುದ್ರಿಸಿದ ಬಾಯ್ಗ್ಲಳಲರ್ವಿರಿವಂತು ಕಂಪು ಕೈಕೆೊಳೆ 
ಬಿರಿದತ್ತು ತುಂಬಿ ನೆರೆವಲ್ಲಿಗೆ ಮಲ್ಲಿಗೆ ಸಂತೆಯಂತೆವೊಲ* (ಅರಂಭ. ೬-೪೪), 
[ದೇ. ಕ ತಮಿ. ಮಲ. ಪೊಕ[ುಳಿ) 

ಪೆಗುಳ್‌,, ಪುಗುಳು, ಪೊಕೃ, ಹುಗಂಳು (ನಾ). ಉಷ್ಣತೆಯಿಂದ 
ಅಥವಾ ಘರ್ಷಣೆಯಿಂದ ಮೈಮೇಲೆ ಹಾಗೂ ಬಾಯಲ್ಲಿ ಏಳಂವೆ 
ಗುಳ್ಳೆ, ಬೊಕ್ಕೆ : - ಪಿರಿದಪ್ತ ನಂಜುಪುಗುಳುರ್ಬಿದವಂ ಗಸಿತಾಹಿದಂಶ 
ವತಾದುದು ದಿಟ: (೫ರಂಕೂ. 66); ನಡೆದಡಿಗಳ* ಪುಗುಳ್ನೆಗೆದುವುಗ್ಗಡ 
ಮಾಯ ನಿದಾಘಂ (ಊನ. ೧-೯೬) । ತಂಬುಲದ ಚೂರ್ಣದಧಿಕತೆಯಿಂ 
ಬಾಯ್‌ ನೆಅ್‌ ಬೆಂದು ಪುಗುಳ್ಗಳಾದೊಡೆ ತೈಲಮೊಂದಆಂದಂ 
ಕಿಡುಗುಂ (ಏಕುರ. 3-೧೬೭). ಪುಗುಳು : ತಪನನ ಮೆಯ್ಕೊಳ್‌ ಪುಗುಳುಗಳು 
ಪವಮಿಸೆ ಪಾವಕನ ತನುವಿನೊಳ್‌ ಮಹಾಸ್ಫೋಟಕವಾತಪದ ಕಡುಪಿಂದೆ 
ನೆಗೆತಂದವುವೆನೆ ಬೇಸಗೆಯ ಬಿಸಿಲನದನೇನೆಂಬಂ (೧04. ೪-೨೩) ; ಅಂಬು 
ಜಾಕ್ಷಿಯರುಗಳಧರಚುಂಬನಕ್ಕೆ ಎನ್ನ ಜಿಹ್ವೆ ಹಂಬಲಿಸದ ಹಾಗೆ ಸೀಳಿ 
ಪುಗುಳವೇಳಲೈ (ಸುತಶಾರ- ೪೦-೪). ಪೊಕ್ಸ: ಗುಳಿ ಸೇರಿದ್ದ ಕೆನ್ನೆಗಳೂ 
ಉಬ್ಬಿದ್ದುವು ಕೆಂಡ ಬಿದ್ದು ಬಂದ ಪೊಕ್ಕದಂತೆ (0೪೧. 006), ಹುಗುಳು: 
“ ವಿಸ್ಫೋಟಃ. ಪಿಟಕ; ಈ ೨ ಹುಗುಳು ” (ನೌಕರಾ, ೦೨0) : ಕಿಚ್ಚಿಗೆ 
ಮೈಯಿ ಹುಗುಳುವುಟ್ಟಿತ್ತು ಉದಕಕ್ಕೆ ಛಳಿಯಾಗಿ ಸ್ಮಟಿಕಗಿರಿಯಲ್ಲಿ ಹಣ್ಣು 
ಹುಟ್ಟಿತ್ತು (9ನಕಂ. ೦೬೪-60೩) ; ಕರ್ಪುರದ ವಂಣಿಗಳನನುಕರಿಪ ಹುಗುಳು 
ಗಳು ಮೊಳೆಯೆ (ಫು. ೦೩-೨೦) ; ತೀಂಟೆಯಿಂತಪ್ಪ ತುಆ್‌ಯೆ ಹುಗುಳು 
ಗಳೊಡೆಯೆ (ನೀಕ್ಕಿಪು. ೪-38-೭). 

re ಪುಗುಳ್ಕ್‌./ತಮಿ. ಪೊಕ್ಕುಳ ; ಮಲ. ಪೊಕ್ಕೂಳೆ, ವೊಕ್ಕೆಳ ; 
ಕೊಡ. ಪೊಕ್ಕಳ ; ಕೋತೆ. ಪೊಗ್ಗ್ಗ) 

ಪ್ರಗುಳು `' ಪುಗಂಳ್ಕ್‌' ನೋ. 

ಪುಗುಳೇಳ್‌ " ಪುಗಂಳೇಟ* ' ನೋ. 

ಪುಗುಳೇಟ*, ಪುಗಂಳೇಳ್‌, ಹುಗುಳೇಳಂ (ಕ್ರಿ). ಇ ಪುಗಂಳ್‌,: ತದ್ದಿಷ 
ಗ್ನಿಯ ಕಿಡಿಯಿಂದೊಡನೆಯ ಗೋಪಂ* ತಂತಮ್ಮೊಡಲೊಳ್‌ ಪುಗುಳೇಟ* 
ಪೋಗಿ ಪುಯ್ಕುಲ್ಲೂವುದುಂ (87. ೩-6೬). ಪುಗುಳೇಳ್‌ : ನೆಗೆದ ತಂಂತು 
ರ್ವನಿಗಳಂ ಮುಗಿಲ ವೆಂಯ* ಪುಗುಳೇಳೆ ಪುಷ್ಕರದಿಂ ಫೂತ್ಕರಿಸುವ . . - 
ಕಟ್ಟಣಕದ ದುಷ್ಟಗಜಮಂ (ಗಿಂಳ. 3-008 ಠ): ಹುಗುಳೇಳು : ಇನ್ನಬರ 
ಹುಗುಳೆದ್ದು ನೋವುತಿರ್ಪುದೊ ತಳಂ (ಕಂಳಾ. ರೇ. ೩೦೦-೪); ಶಿವಶಿವೇಗುವೆ 
ನಿನ್ನು ಹುಗುಳೇಳುವವಲಾ ಶಿವನಂಗವೆನುತಂ ಶಿವನ ತನುವಂ ನೋಡಿ 
ತೂತೂ ಎಂದು ತೂಪಿಉೌದ (೧ಸಫ್ಯ. ೦೩-೨೦). [ಪುಗುಳ್ಳ್‌ + ಏಟು) 

ಪುಗುಳೊಡೆ (ಕ್ರಿ). - ಪುಗುಳ್‌, : ಕಠಿನಭೂಮಿಯೊ$* ನೆಡೆದೊಡೆ 
ಕಿಆುಗಲ್ಲಳುಂ ಪೆಟ್ಟೆಗಳುವುಗುಟ್ಟು ಪುಗುಳೊಡೆದು (ರಡಿ. 39-00), 

[ ಪುಗುಳ್ಕ್‌ 4 ಒಡೆ, ) 


೪ | ಪುಗುಳ್ಗುತ್ತ (ನಾ). ಮೈಮೇಲೆ ಬೊಕ್ಕೆಯಾಗುವ ಒಂದು ಬಗೆಯ 


40 ಪುಗ್ಗಾಯಿಲ. 


ರೋಗ : ಗುರು ಮಂದ ಶುಕ್ರರೊ(ನೊ)ಡನಿರೆ ಸುರನದಿ ಹೈ(ಒ) 
ವತಾದ್ರಿಯೆಡೆಯ ನಂಡೊಳಗೆಲ್ಲಂ ಪಿರಿದು ಭಯ ವಂಕ್ಕುವಂಲ್ಲಿಯ ನರರ್ಗಂ 
ಪುಟುಗು(ಪುಗುಳ್ಳು)ತ್ತಮುಕ್ಕುಮಿದು ಪರವತಾರ್ಥಂ (ಇಟ್ಟಿಮು. ೭-೩೫೩). 

[ ಪುಗುಳ್ಕ್‌ 4 ಕುತ್ತ) 
ಪುಗ್ಗಾಯ್ಲು (ನಾ). ಸೊಕ್ಕಿದವನು : ಅಹಂಕಾರಿ ; 
ಗರ್ವಿಷ್ಠ : ಮನ್ನೆಯರ್ಕುಉಂಬರ್‌ ಪುಗ್ಗಾಯಿಲರೆನಿಸುವ[(ರ]ಸುವುಕ್ಕಳ್‌ 


ಪುಗ್ಗಾಯಿಲತನ 


ಪಲರುಂ ಬುದಿರ್ವರಾ ನೈಾಸ್ಮಾಯೌಕೆಯೊಳ (ರರ್ಥಧೆಪಿ. ೩-೬೨)  ಆಯಿಲ 
ಪ್ರುತ್ಮಯಕ್ಕೆ _.ಗೋಟುಾಯಿಲು, ಪುಗ್ಗಾಯಿಲು (ಕನುಡ. 3೦೩ ಪ್ರಯೋ); 
ತಾಯ ಣುಗನಿಂ ಕೊಲಿಸದೆ . . . ಬಾಯಿಂ ಸೈವರ ಪೊಸ ಪುಗ್ಗೂಖಿ:ಲನಂ 
ಕೊಂದು ಕೂಗಿಸದೆ ಬದಿ ಸತತಂ (ನಳತಂ. ೩೪೨). ಪುಗ್ಗಾಯ್ಲು : 
1 ಪುಗ್ಗ್‌ಯ್ಲಂ--ಗರ್ವಿತಂ ” (ಶಮರ. ಶಂ. 3)" ಗರ್ವಿತನಲ್ಲಿ ಪುಗ್ಗಾಯ್ದ 
ನೆಂದೇ್ಧಿಂ” (ಕಲ್ಮಿಳ್ಕೆ. ೬೬). [( ಪುಗ್ಗ್ಯು * ಆಯಿಲ್ಲ ] 
ಪುಗ್ಗುಯಿಲತನ (ನಾ). ಸೊಕ್ಕು ; ಗರ್ವ ; ಉದ್ಧಟತನ : ಇನಿತೇಕೀ 


ಪುಗ್ಗಾಯಿಲತನಮಿದಜಂಂದಸ್ಮದಾಜ್ಞೆಯಂ ಮಿಸಾಅದೆ. ನೀಂ (ಂಕ್ಶುಳು. 
೩-೦-೦೩೩) - [ ಪುಗ್ಗಾಯಿಲ + - ತನ] 

ಪುಗ್ಗಾಯ್ಲು “ಪುಗ್ಗಾಯ.ಲ' ನೋ. 

ಪುಗ್ಗಿ "ಪುಲಿ? ನೋ. 

ಪುಗ್ಗಿಡು ? (ಕ್ರಿ). (?) : ಪುಡುಕುನೀರೊಳರ್ದೆಯು೨ ಪುಟಪುಕಂ 


ಸುಡೆಯುಂ ಮಡು ಪುಗ್ಗಿಡೆಯೆಯಂಂ ಬಾಳೆತ್ತಿ 
ಬೊತ್ತಿಸೆಯು೨ (6೩ಫು. ೧೦-೧೪ ಐ). [?) 
ಪುಗ್ಗು, 'ಪುಲ್ಲು' ನೋ. 
ಪುಗ್ಗ್ಯು. ಹುಗ್ಗು, (ನಾ). ಸೊಕ್ಕು ; ಗರ್ವ ; ಅಹಂಕಾರ : "ಉಕ್ಕೆವಂ, 
ಬಿಂ್‌ಂ, ಪುಗ್ಗು, ಪಂತ, ಹವ, ಗಬ್ಬ: , ಅದಟು-ಈ ೭ ಗರ್ವಂ” 


ಹೀಳೆಯುಂ ಗುಗ್ಗುಳಂ 


(ಕಕೆಷಾ. 3೩-೨೩೦) ; ಮ್ಮದಟು ಪುಗ್ಗುಮಂಕ್ಕವಮೆನ್ನಲ* 
ಗವ್ಮೂನೆ ಗರ್ವಮಂದಕ್ಕುಂ” (ಕವಿ$ಂ ೧೧೩) ; ಅಗ್ಗದ ಪುಗ್ಗಿನ ಚಂಪೇನನಆಸಿ 
ರತಾಾಂತನ ಬಲ್ಲೋಲ್ಲಳಂ ತಿಜುವಾಯ್ಕೆ ಸುಧಿಸುತೆಚ್ಚಂ 


(ಕತತಿಕೃ. ೧೪೬-೦೦): " ಪುಗ್ಗಾಯಿ:ಲ' ಪರಾ. ಹುಗ್ಗು : « ಹುಗಿಗ ' 
ಪರಾ. [ದೇ.॥ ತಮಿ. ಪೇಲ್ಕು ] 

ಪುಗ್ಗೆ (ನಾ). ೧. (ಉಕ) ಕಡಲೆಹಿಟ್ಟಿಗೆ ಉಪ್ಪು, ಕಾರ ಮೊದಲಾದು 
ವನು KN ಚಿರೆಸಿ ದ:೦ಡಣಗೆ ಉಬ್ಬುವಂತೆ ಎಣ್ಣೆಯಲ್ಲಿ ಕರಿದು ಮಾಡವ 
ಒಂದು ಬಗೆಯ ಖಾದ್ಯ ; ಬ.ರುಬುರಿ : ಹಸಿವಾಗಿದೆಯೆಂದು ಪುಗ್ಗೆ 
ಕೊಳ್ಳಲು ಗಂಗೆ ಕೆಳಗಿಳದು ಹೋಗಿದ್ದಾಳೆ (ಗಂಗಾಗೌ. ೦೦೯), ನಂಲ್ಕಾಣೆಯ 
ಪಗ್ಗೆ ತಿ೨ಮು ವಂಂಗಿಸುವಷಪ್ಪರಲ್ಲಿ ಶಾಲೆ ಬಿಟ್ಟಿತು (ತ. ೧೬೬). ೨. ಗಾಳಿ 
ತಂಬಿ ಉಬ್ಬಿದ ರಬ್ಬರಂಚೀಲ ; ಬಲೂನು : ಒಂದೇ ಒಂದಾದರೂ 
ಅಂಇಹ ರಬ್ಬರ್‌ ಚೆಂಡೋ ಪ್ಲಾಸ್ಟಿಕ್‌ ಹಕ್ಕಿಯೋ, ಬಣ್ಣದ ಪುಗ್ಗೆಯೋ 
ತನಗೆ ದೊರೆಯಬಾರದೆ (ಮುಂಗಾಮು. 3೬): ೩. (ಆಲ) ಉಬ್ಬು ; 
ಉತ್ಸಾಹ : ಪುಗ್ಗೆಯುನ್ನಿತ್ತೆದೆಗೆ ಲೆಗ್ಗೆಯನು ತಾಕಿದೆನು ; ಸಗ್ಗದಲ್ಲಿಹ 
ನೀನು ಬಗ್ಗಲಿಲ್ಲ! (ಕಂ. ೫೩). [( ೯-ವ:ರಾ. ಫಗಾ) 

ಪುಚ್ಚ,. ಹಚ್ಚ (ನಾ). ೧. ಬುದ್ಧಿಭ ) ಮಣೆಯಾದವನು ; ಉನ್ಮಾದ 

ಓರೊರ್ಮೆ ಪುಚ್ಚನಂತಚ್ಚರಿಯೊಳಂಡುಎನದೋರೋರ್ಮೆ 
ಮುತ್ತನಂತೊತ್ತರಿಸಿ ಮೇಲ್ವರಿನನು (ಕೊಲ್ಲೂಂ. ೩ ೩೬). ಹುಚ್ಚ: 
೧. “ಮ್ರೋಡೀರಃ ಎ ಹುಚ್ಚಂ is (ಕಾರಕ್ಕೆ. ೦8). ವಿ. ತಿಳಿಗೇಡಿ ; 
ಮಂರಂಳ : ದಡ. ; ಹೆಚ್ಚಿನ ಸತಿಯರ ಕಚ್ಚೆಯ ಬಿಚ್ಚುಎ ಹುಚ್ಚನೇನೆ 

a ಚ u ಟ ಚ 

(ಶ್ನರೆಂದ. ೨-೪೩-೦) ; ಹುಚ್ಚಿರಿರ ಚುಂದನವಿರೆ ಬಿದಿರ ಸಂರುಎರೆ (ಜ್ರ ಜರ" 
6.00), ಹೀಗೆ ಹುಚ್ಚನಂತೆ ತಿರುಗಾಡುವುದು ತರವಲ್ಲ (ರುಂಯಿ- ೩-೦೨8): 
೩.  ಮರಃಳುಗೊಂಡವನು ; ಮೋಹಿತನಾದವನು : ವಿವೇಕಾ 
ನಂದರು ಸ:ಬೋಧಿಸಿದ ರೀತಿ ಅಮೇರಿಕೆಯ ಜನವನ್ನು 
ಹುಚ್ಚರನ್ನಾಗಿ ಮಾಡಿತಂ (ಧರ್ಮುಸಃ. ೪೪): (ಗು). ೪. ಅರಿವಿಲ್ಲದ : 
ಬುದ್ಧಿಗೇಡಿಯಾದ : ಅಪ್ಪ ಸತ್ತ ಆರುಶಿಂಗಳಿಗೆ ಹುಚ್ಚವಳಾನ ಬಂದು 
ಕೆ.ಇರಳು ಕಟ್ಟಿಕೊಂಡು ಅತ್ತ (ಗಾರೆ): [ಪುಚ್ಚ್ವು (€ಪುರ್ಚು) 4 ಟ್ಟಿ) 

ಪುಚ್ಚ. ಪುಕ್ಕ, ಪುಚ್ಚ್ಯು (ನಂ). ೧. ಹಕ್ಕಿಯ ಗರಿ: ತುಪ್ಪುಳು: 
ಹಾರುಹಕ್ಕಿಯ ಪುಚ್ಚವಣಿಸಲೆಳಸಿದ ಬೆಡಗಿ ! (ಉಡತ್ಮಿಳಿ, ೦೨-8) ; ಹೀಗೆ 


೫೬೫೮ 


೩6 


ಪುಚ್ಚಟಕ್ಕಿ 


ಹುಣ್ಣಿವೆಗು ಮಾರಿಯ ಹಸುರುಪುಚ್ಚವ ತೆರೆಯಿತು (ತೆರು). 93-09); 
ಅ.-ರಲ್ಲೊಬ್ಬಳ ಮೈ ತುಂಬ ಪುಚ್ಚೆ ಹತ್ತಿದ್ದನ್ನು ಕಂಡೆ (ಕೃತಿಕ, 286). 
೨. (ಪಕ್ಷಿಗಳ) ಬಾಲದ ತುದಿ: “ಪುಚ್ಚ (ಕೃ) - ಪುಚ್ಛೆ ಇ ಬಾಲ” 
(ಕರ್ಕಳೋ.- ೨೬); ಹಿ:ಗಡೆ ಬಣ್ಣದ ಪುಚ್ಚವ ಹಚ್ಚು (ಕರಥಿ. ೦. ೪೫). 
ಪಕ್ಕ: ೧. ದೈವಲೃಪೆಯಿಂದ ಆ ಮಹಾಪರ್ವತವು ಈಗ ತನ್ನಷ್ಟಕ್ಕೆ 
ಸಕ್ಕಿಯ ಪುಗ್ಳದಷ್ಟು ಹಗುರವೂ ಮೃದುವೂ ಆಯಿತಲ್ಲವೆ! (ಂತಕಾ- 
೪9); ಭವಿತವ್ಯತೆಯನುಂತೆ ಓಡಿ ತಪ್ಪಿಸಿಕೊಳ್ಳಲರಿದು ಹಕ್ಕಿಯು ಪುಣ್ಕಕೆ 
ಹಶ್ಚಿದ ಉರಿಯಂತೆ ಅದು ನಿನ್ನ ಬೆನ್ನಟ್ಟಿ ಬಹುದು (ಇಂಕಾಶ. 00೬-0೬). 
೨. ಒಂದು ಆಶ್ವರ್ಯರವಾದ-ಪಕ್ಷಿಯಿದೆ: ಇದು ಕಾಡುಪಾರಿವೂಳದೇ ಶಿದೆ 
ಪುಕ್ಕ ಉದ್ದವಾಗಿರುತ್ತದೆ (ಶ್ರ ಪಾಂ. 11. 643); ನವಿಲ 
ಆಡಿದರೆ ಕೊಬೋತ ಪು ತೆರಕೊಂಡಿತಂ (ಣರ). ಪುಚ್ಚು. 
ಪಚ್ಚ ಎಣಿಸು - ಸಂಪೂರ್ಣವಾಗಿ ಶಿಳಿ: ನಿನ್ನ ಪುಚ್ಚಾ 
ಎಣಿಸೂದು . . - ಶಕ್ಕ ಆಗಶಿತ್ತೆ:ನು ? (ತಹ. 11, ೬೧). ಪುಚ್ಚೆ ಬಲಿ, 
ಪಚ್ಚುಬಲಿ-೧. ಹಕ್ಕಿಯ ಗರಿಯಂ ಬೆಳೆ: ಇನ್ನೂ ಪುಚ್ಚೆ ಬಲಿಯದ 
ಆ ಗುಬ್ಬಚ್ಚಿ ಹಾರಲಂಗದೆ ಒದ್ದಾಡುತ್ತಿದೆ (ಕೊಂ); ಅದಕ್ಕೆ ಇನ್ನೂ 
ಪಚ್ಚು ಬಲಿಶಿಲ್ಲ (ಕಂಜ, 8-೩00). ವಿ. (ಆಲಂ) ಸಾಮರ್ಥ್ಯ 
ಹೆಚ್ಚಾಗಂ ; ಶಕ್ತಿ ವರ್ಧಿಸು: ಅವನಿಗೆ ಮುಗಿಲು ಮೂರೇ ಗೇಣು 
ಉಳಿದುತೆ ಭಾಸವಾಯಿತು. ಅವನ ಪುಚ್ಚ ಬಲಿತಿತು (ಸ್ಮೃತಂ. a0). 
[ಸಂ. ಆ ಪುಚ್ಚ) 
ಪುಚ್ಚ: ಣಿ `ಪ್ರಚ್ಚಟ್ಕಿ' ನೋ. 
ಪುಚ್ಚವಣ, ಪಚ್ಚವಣ. ಪುಚ್ಚವಣೆ (ನಾ). ೧. ಪರೀಕ್ಷಿಸಂವಿಕೆ ; 
ಪರೀಕ್ಷೆ: "ಪುಚ್ಚದಣನ ಇ ಪರೀಕ್ಷೆ: ಅಣ್ಣು” (ಕರುರ. ಕ. ೨): 
ಪ್ರ. ಪ]ಚ್ಚವಣ: ನೋಡ: ದೆನೆನ್ನೀಕ್ವಯೊಳೀ ಮುನಿಯು ವರದ 
ಮಹಿದೆ:ಯ: (ಐಾಶಕಾ. ೧-0); ಆಗಳ ಪ್ರಚ್ಚವಣವನಾಗೆ ನೆರೆದ ಪಡಿಯ 
ಅಶಿಯರ*. ಇನಂಗಿನ್ನೆವರಂ ಸ್ವರಜ್ಞಾನಮೇ ಪುಟ್ಟಿತಿಲ್ಲವೆಂದು ತಳ್ಳಿದರ್‌ 
(ಅರ್ಕುತ. ೨೭.೨೫); ದೈವಮೆ ನೋಡೆ ಪುಚ್ಚವಣಮಂ ಗೆಯ್ದನ್ನಮಂ 
ಕಾಣಿರೇ: (ಕ್ಕೂಸೂನಿ. ೪-೩6). ೨. ಪೌರುಷ: ಶಕ್ತಿ; ಸಾಮರ್ಥ್ಯ : 
“ಪುಚ್ಚವರ್ಣ- ಪರೀಕ್ಷೆ; ಅಣ್ಣು” (ಕರುವ. ಕಂ. ೨); “ಪುಚ್ಚವಣ. _ಪುಂಸ್ಕ್ಮ್ಯ 
ಸ ಖೌರುಷ್‌ (ಕರಕೋ. ೨೬). ಪಚ್ಚವಣ : ೧. “ಪುಚ್ಚವಣ 
(ಪಚ್ಚ ನಣ) ಪರೀಕ್ಷಣ” (ತವೈಳೋ- ೨೬). ೨- "ಪೌರುಷಂ ಪಚ್ಚವಣಂ” 
(ಕರ. ೩೩) ; ಪಿರಿದದಂ ಪಚ್ಚವಣಮಂ ನೋಡಲಾ ಸಿದ್ಧಂ . - 
ಪರಿತುಷ್ಟನಾಗುತ್ತೆ (ens. ೨೨೧೩-೨೦) - ಪುಚ್ಚವಣೆ ಛಿ. “ಪುಚ್ಚವಣೆಯಿ 
ಪರೀಕ್ಷೆಯು” (ಕತಿ. ೦೯೨). [ “ಪ್ರಾ. ಪುಚೈಣ:- /ಸಂ- ಪ್ರಚ್ಛನ ] 
ಪುಚ್ಚವಣಿಸು (ಕ್ರಿ). ಪರೀಕ್ಷಿಸು: ತಚ್ಛೆಲದಲಘುತರಮಹಿಮೆಯಂ 
ಪುಚ್ಚವಣಿಸಲ್‌ ಶಕ್ಕಮೇ ಸೂರಸಚಿವಾಗ್ರಣಿ (ಕ ಸೋಫಿ. ೫-೪೨). 
(ಪಚ್ಚ ವಣ + —ಇಸ್ಕು) 
ಪುಚ್ಚವಣೆ "ಪುಚ್ಚವಣ' ನೋ. 
ಪುಚ್ಚಲಿ "ಪುಚ್ಚಲ್ಕಿ' ನೋ. 
ಪುಚ್ಚ ಳ್ಮಿ "ಪುಚ್ಚಟ್ಶಿ' ನೋ. 


«| ಪುಚ್ಚಳಿಸು "ಪುಚ್ಚಟ್‌ಿನಂ' ನೋ. 


ಪುಚ್ಚ ಟಿ, ಪುಚ್ಚಳ್ಳ, (ಕ್ರಿ). ೧. ಹಾಳಾಗು ; ಕೆಡು ; ಭಂಗವಾಗು : 
ಶರದದ ಬಿಸಿಲಳುರೆ ಪೊಣಸ್ಮಿದ ಘವಎಂ೯ಬಿ.ದುಗಳಿಂ ನಾಂದು ಪುಚ್ಚಟ೨ದರೆ 
ಮೊರೆ£ನಾದ ಕುಂ 65೨ಂಪತ್ರಭಂಗದ ಕೊರಗಿದ ನಗೆಮೊಗ:ಗಳುಂ - . 
ಅಡಿಗಡಿಗೆ ತಡದಡಎಪ್ತ ನಡೆಗಳುಂ ಬೆರಸು (೪೦ಪು- ೦೦-೬೪೭) ; ಕಬ್‌ 
ವೂಮಗಲೊಡಂ ಪುಚ್ಚಲುದೊರ್ಮೆಯೆ ಪಂಜ್‌ ಫೋಪ ಕಂಪಿನ ತೆಜದಿಂ 
ಇಒಟಕುಟಮಾದೊಡಲಿಂ ಪಾೋಗುಟ್‌ಯದೆ ಪಣ್‌ಪವಟ್ಟು ಪೋದುದಸು 


ಪ್ರಚ್ಚಟ್ಮಿ ೫೬೫೯ 
ಮಂನಿಪತಿ[ಯಾ] (ನರ್ರಮಾ. ೦೦-೩೪) ; ಕುತ್ತಮಿಲ್ಲದೆ ಬೇನೆಯಿಲ್ಲದೊಂದ: 
ಣ್ಣ ನೀರ್ಸುರಿಗುಮುಪ್ರೊಡೆತ್ತವಿಂರ್ದೆಡೆಯಿ೨ ಪುಚ್ಚೆಟ್‌ದು ಬಿರ್ದಿರ್ದಂತೆ 
ಗೆದ್ದು ಕಿವಿಗಳಪ್ಪೊಡ: ಒಂದು ತಿಂಗಳಾಯು (ಕಾರೆ. ೬89). 
೨. ಪ್ರತಿಜ್ಞೆ ಮೊದಲಾದಂವನ್ನು ಮುರಿ,-ಕೆಡಿನಂ,-ಭಂಗಿಸು: 


ಪಟ, 


ಪುಚ್ಚುಗುನ್ನಿ, ಹುಚ್ಚುಕುನ್ನಿ (ನಾ). (ಆಲಂ) ತಿಳಿಗೇಡಿ; ಅವಿವೇಕಿ : 
ಪೊಗರಿ:ಪು ನುಣ್ಣು ಪೆಂಪಿನ . - - ಸದಲಂಕರರಾದಿಗೆ ಸಲ್ವ ಚೆಲ್ವ ಕಾವ್ಯದ 
ಬಗೆಯಲ್‌ಯದ ವಪುಚ್ಚುಗುನ್ನಿ ಊಗಿದೊಡಳ್ಳೇಂ (ಹಮ್ಮು. ೦-೦೪). 
ಹುಚ್ಚುಕುನ್ನಿ : ಆ ಹುಚ್ಚುಕನ್ನಿ ಮಾತು ಅಂದರೆ ಯಾರಿಗೆ ತಾನೆ 


ಮೊಲ್ಲದು ಪೂಣ್ಣು ಪುಚ್ಚಲಯದುರ್ಕಿದ ಕೌರವರಂ ಪೊರಳ್ವಿ ಕೊಂದು -..| 6 ಲಕ್ಷ್ಮವಿರುತ್ತೆ? (48). [ಪಚ್ಚು (ಇ ಪರ್ಚು)+ಂನ್ನಿ] 
ಎಲ್ಲವು ನೆಜಪಿದೆ೨ (ಕಂಕಣ. 03-0೬0); ಶೀಲವಶಿ ಸೀತೆ ಪೂಣ್ಣುದನೆಂತು: ಪ್ರಚ್ಚುಗೊಳ್‌ : ಪ್ರರ್ಚಗೊಳ್‌ ' ನೋ. 
ಪುಚ್ಚಚಿ*ಯಳ್‌ (ಕಂರಾಮಾ, ೦೬-೬೩). ಪುಚ್ಚಳ್ಳಿ 2 ಪಿ. ಉವರಲಕ್ಷ್ಮ ಪ್ರಚ್ಚಗೊಳಿಸು ಪುಚ್ಚುಂಗೊಳಿಸು >» ನೋ. 


ವತಾಳ್ಕೆಯಿಂಂ/॥ ಭಾಸೆಯನಿತ್ತ್ತು. ಪುಚ್ಚಳಿವರಲ್ಲದೆ] |ಪುಚ್ಚುತನ, ಹುಚ್ಚುತನ (ನಾ). ದಡ್ಡತನ; ಅವಿದೇಕ : ಇಚ್ಚೆಯಿಂ 
ಬಾಯ್ಗೆ ಬಂದಂತೆ ಗಳಪುವುದು ತಾಂ ಪುಚ್ಚೆ £ ಚ್ಚು ತನಂ (ಮಣಕ: 
೪-೩೪): ಹುಚ್ಚುತನ : ನಿನ್ನ ಹುಚ್ಚುತನದಿಂದ ನೀನು ಹುಳಾಗಬೇಡ 
(ಕಮರಿ: 03೩); ಅವನು...ತನ್ನ ಹುಚ್ಚುತನವನ್ನು ಆಲೋಚಿಸಿ ಕಣ್ಣೀರು 


ಭಾಷೆಯುನುದ್ಧರಿಪ್ಪಲೇ (ಎಕ. ೪, ರೇಂ63. ೦೦೨-೦೦೪; 1220)- 
(ಪಚ್ಚು (ಐ ಎ ತೆಲು. ಪಚ್ಚು ಕೊಳೆತುಹೋಗು) 4 ಅಲಕ್ಕಿ) 10 
ಪುಚ್ಚಬ್ಕಿ, ಪುಚ್ಚಣಿ, ಪುಚ್ಚಳ್ಳಿ (ನಾ). ಕೇಡು; ಹಾನಿ; ನಾಶ : 


ಬ 


ಹಚ್ಚಲಿ ಯೆಂದ ಕೇಡು” (೪ಂತಾ ೬8-999); ಐಲೆಲೆ ಸಮ್ಮುಂಗುಂದಿದ ಸುರಿಸಲಂರ. ಭಿ ಸಿದನಂ (ಬಂಜಿಸೆ: 36). [ಪ್ರಚ್ಹ್ಯ(ಆಪುರ್ಚು) + - ತನ] 
ಪ್ರಚ್ಛಿಬೀಖ: ಬಂಬ್ಲಬದೆ ! (ಕಾತೂಕ್ಕ. ೦೦೨-೦8); ಅಬಿಲಂ ಪೆಜ:ಗೆ ಪುಚ್ಚೆ " ಪಚ್ಚಿ ' ನೋ. 
ದೆೊೊರೆಕೆ-ಳಪಟಿಗೆಯ್ತ ವುನೆಸಗಚೆಣಿಸವೇಡೆಣಿಪೊಡೆ ಕೇಳಲಟಲಂ ನಿನಗೊದ ಪಚ್ಚ (ನಾ). ೧. ಬಾಲ; ಲಾಂಗೂಲ : “ಪುಚ್ಛಃ...ವಾಲಧಿಃ - 


ನೆನೆಗುವರಾಗಳೆ ಧರಂ (ಶೀಠಿಕಂಂ. 11, | 36 


ನ ೫ ಕುದುರೆ ವಂುಂತಾದ ಜುತುಗಳ ಬಾಲದ ಹೆಸರುಗಳು” (೧೭ಕ್ಕಿಂತ ೨೩೦) - 
. ಹೃಚ್ಛಣಿ ಃ ನಚ್ಚಣಿಗರ ನಟನೆಗೆ ಮೊ” 
ಬಜ 


೦೬೪) | ತೆ ಹದೊಡೆ ಪುಚ್ಚಣಿಯಹು ವಿ. ಪಕ್ಷಿಗಳ ಪುಕ್ಕ. ೩. ಹಿಂಭಾಗ. ೪. ತುದಿ; ಕೊನೆ. 
ದೆಣುತೊರ್ನಳ್‌ ಮುಗ್ಧೆ ಬುಂಸಿರಿದಳು ವಿದಗ್ಥೆ (೬ಯಕಾ. 09-80). ೫. ಅನುಬಂಧ : (Appendage. vio ೨)- [ಸಂ] 
ಪ್ರಚ್ಚಳ್ಕಿ : ಇಚ್ಛಿಗಳನುಗಿದೊಡೀಗಳ್‌ ಪಚ್ಚ? ನಿನಗಪ್ಪುದು (ಎರ. ಪುಚ್ಛದಂಡ (ನಾ): ಬಾಲ: ಜಘನದಿಂದೆ ಕೆಬಗಂ ಬಗೆ ಬಾಲು ಪುಚ್ಚದಂಡ 
೩-೬೩,; ಭೆ ಇಪನ ಪಚ ಇಗಳವು ತೊಲಗೆ ಸುಖದಿಂದಿರ್ದನು ಮೆಂಬೀ ಪೆಸರಿ೨ (ಅಕ್ಷರಾ: ೯-೪೩)- [ಸು.7 
(ಕೇ೩0ಾ, 6-೨೦); ಅಂತು ಸಮನಧಿಸಿರ್ದ ಪುಚ್ಚಳಿ ಏಳೆಯಲೆಲ್ಲರುಂ - - -|20|ಪುಟ್ಕ (ನು). ಪುಟಿಗೆ ; ನೆಗೆತ; ಪುಟಿದೇಳ:ವಿಕೆ : ಕುರುವಂಶಾಗ್ರಣಿ 
ಸವವಾಧಾನತೃಿತಿಯೊಳಿರ್ಪಿನಂ (ಕಾಶ. 6-3೩). [ಎಷೆಚ್ಚಟಸ] ಮೊಯ್ಲಿ ಪೊಯ್ದ್ಲೆ ಕೆಡೆದಂ ಭೀಮಂ ರಣ್ಣೋರ್ವೀತಳಂ ಬಿರಿಯಲ್‌ 
ಪುಚ್ಚಟಾಿಸು. ಪಚ ಸಸ (ಕ್ರಿ). ೧. ಹಾಳಾಗು; ನಾಶವಾಗು: ಪಾಜದನಂತದಕ್ಕೆ ಪು( ಶಾಕುಂ. ಘ]ಟಿಮ: ದುರ್ಯೊಧನ (ರುಹಸನೀ. 
“ಪಟ್ಟಲೀನ ೨. ಲಯೇ (ಕರಗಿ ಹೋಗು, ನಾಶವಾಗು)” (6ಮುರಾ). 04-೨೪); ಪುಟದ ಕಂತುಕದಂತೆ ಘೂ ಲಟಕಟಿಸಲೌಕಿತು (ಕುಶಾ. 
ಪುಚ್ಚಳಿಸು : ೧. ಆತ್ಮಂ ಸಲೆ ಸೂಕ್ಷ್ಮತನುವಂ ತಳೆದು ಶುಭಾಶುಭ ಓ03- 0%-೩೭)- . * ಪ್ರಟಂನೆಗೆ ` ಪರಾ. [ಇ ಪುಟ್ಕಿ) 
ಕರ್ಮಗಳ ಧಬವನುಣುತೆ ತತ್‌ಸೂಕ್ಷ್ಮಾಂಗಮೆಯ್ದೆ ಪುಚ್ಚಳಿಸೆ ಮೋಕ್ಷವ 26 |ಪುಟ್ಕ (ನು). ಬರೆಯುವ ಅಥವಾ ಅಚ್ಚಿನ ಹಾಳೆಯ ಒಂದು 
ನೆಯ್ದ (ಯನ್ನು ಪ ತಿರ್ಪನನು  (ಪಾಸೋಫ್ರು, ೪-68), ಕಬ್ಬಿಗಂ ಕೆ.ಇರನಿರೆ ಮಗ್ಗುಲು, ಪಕ್ಕ : ಗೀತೆಯ: ಪುಟಗಳನ್ನು ಪುನಃ ಪುನಃ ಶಿಶುವಿದಾಗ 
ಪುಚ್ಚಳಿಸೆ ಭಾವಿಕಾಲಮೇ ಬದಿದಕ್ಕು: (ಸಂಸತ. ೭-೦೦). ವಿ. ನಾಶ ಮುುಖ್ಯಸಂದೇಶ *` ಕರ್ಮಯೋಗ ' ಎಂಬುದು ಸ್ಪೂಟವಾಗುತ್ತದೆ 
ಗೊಳಿಸ:: ಧ್ವಂಸಮಾಡು; ಭಂಗಿಸು : ಅಿಬಿಳಲಾಪಮಂ ಪುಚ್ಚಳಪುದಂ (ಸರಸ. 008); ಪುಟದಡಿಯ ಟಿಪ್ಪಣಿಗಳಲ್ಲಿ ಸಹ ಇವರು ಉಲ್ಲೇಖಿಸ 
ಸರ್ನಕ್ಕೆ ತಂ: ಸಲೆ ಕುರಣವದೆನಿಸಿ. . - ಒಬ್ಬರ್ಪದು ತಿಳಿ ವಿಭೂತಿಯ ಲ್ರಡರು (ಉಕವ.- ೩೩೩)- [ಇಪ್ರಾ. ಪುಟ್ಮ./ಸಂ. ಪೃಷ್ಠ-/ತವಿು. ಪಟ, 
ಘನವ (ಶಾಸೋಫು- -ಂ00); ಹಸಿವೆಗೆ ನಾಡ ಹುಲಿ ಪ್ರಚ್ಚಳಿಓಿತು ಸುಟ್ಟ ; ವಲ. ಪುಟ; ತುಳು. ಪುಡೆ; ತೆಲು. ಪೆಡ) 


(vac. ೭೯೨೦೪೭): [ಪುಚ್ಚಟ್ಕಾ + - ಇನ್ನು) ಪುಟ್ಕ (ನಾ). ೧. ಮಡಿಕೆ ; ಪದರ. ೨. ತಗ್ಗುದುದು ; ಹಳ್ಳ. 
ಪುಚ್ಚಿ ಪಚ್ಚೆ, ಹುಚ್ಚಿ, (ನಾ). ೧. ಯೋನಿ: (9. ೨. ಕುಂಡೆ: ೩. ಎಲೆಯಿಂದ ಮಾಡಿದ ಬಟ್ಟಲು: ದೊನ್ನೆ: ನಳಿನದಳಪುಟದೆ 


(೪). &- ಗೊೋಲಿಯಾಟದಲ್ಲಿ ಗೋಲಿಯನ್ನು ತಳ್ಳುವ ಕುಳಿ ; ನೀರಂ ನಳಿನಿಗಳಿವು ರೂಪುಗೊಂಡು ಸುರಿದಪುವು (ಕಾರುಫೂ- ೬೩): 
ಬದ್ದು. ೪. ಚಿಣ್ಣೆಕೋಲುಟದಲ್ಲಿ ಚಿಣ್ಣಿಯನ್ನು ಇಟ್ಟು ಚಿಮ್ಮು ೪. ಎಲೆಯೀಂದ ಮಾಡಿದ ಪೊಟ್ಟಣ. ೫. ಆಳವಿಲ್ಲದ ಬಟ್ಟಲಂತಹ 


ವದಕ್ಕಾಗಿ ನೆಲದಲ್ಲಿ ಮಾಡಿದ ಕುಳಿ. ಪುಚ್ಚೆ : (೪. ಹುಚ್ಚಿ, :|,, 
೫. ಪಶುಗಳ ಯೋನಿ. (ದೇ.8 ತವು. ವೊಚ್ಚು; ಮಲ. ಪೊಟ್ಟಿ. 
ಪೊಚ್ಚ; ಕೋತ. ಪೊಜ್‌; ಬ್ರಾಹುಈ. ವಸ್‌] 


ವಾರಾ: 
'ಪ್ರರ್ಚು' ನೋ. 


ಪಚ್ಚು, 'ಪುಚು 


ಪಾತ್ರೆ. ೬. ಕೈಗಳಂತೆ ಜೋಡಿಸಿ ಮಾಡಿದ ರಚನೆ : "ಕರಪುಟ' 
ಪರಾ. ೭. ಮುಚ್ಚಳ ; ಪಿಧಾನ : *ಕವುಟಪುಟ' ಪರಾ. 
೮. ಗಂಪಪ್ತಂಗವನ್ನು ಮುಚ್ಚುವ ಬಟ್ಟೆ; ಕಟಿಮ್ಮ್‌ : ಕೌಪೀನ: 
"ಪುಟಗೋಸಿ' ಪರಾ. ೯. ಕಣ್ಣೆವೆ. ೧೦. ಸಸ್ಯಗಳ ಹೊಡೆ. 
೧೧. ಕರಂಡಕ; ಭರಣಿ; ಸಂಪುಟ. ೧೨. ಕಂದಂರೆಯ ಗೊರ; 
ಕೊಳಗು: -ಖುರಪುಟ' ಪರಾ. ೧೩. ಜಂಜಿತಾಯಿ. ೧೪. ಮೂಗಿನ 
ಹೊರಳೆ.._-ಹೊಳೆ : 'ನಾಸಾಪುಟ' 


ಹುಚ್ಚುಗೆೊಳಿಸಂ (ಕ್ರ). ಒಂದಿ |40 


ತೆ 
ಭ್ರಮಣೆಯಾಗುವಂತೆ ಮಾಡು : ನಚ್ಚಿನ ಮಂತ್ರೀಶ್ವರನಂ ಪ್ರಚ್ಚುಂ 


ಹೋ. ೧೪. ಲೋಹಗಳನಂ, 


v 
ಕರಗಿಸಲು ಬಳಿವ ಪಾತ್ರೆ: ಮೂಸೆ: ಪುಟಂಗಳೊ[ಕಕಾಂ. 


ಹೆೊಗಿಹಿತ್ತ) ಹುಡುಕ -ನೀರಲದ್ದಿತ್ತು ಜದೆಗಟ್ಟಿ ಭನ್ಮವ ತೊಡಿಸಿಇಪ್ತಿ ಎಂುಟ್ಟಿಗೆಯೊ)ಳಿಓನ್ಬು ತೆಗೆಪುವುದುಂ (ಕರ್ಮಾಣ. ೪೬-೨೭)- ೧೬. ಔಷಧಗಳ 
ಎಡೆ ಪುಚ್ಚುಗೊಳಿಸಿತತ್ತ (ತತಕಾ.- 1, 389-0): ಹುಚ್ಚು ಗೊಳಿಸು : ಸಿದ್ಧತೆಯಲ್ಲಿ ಒಂದು ಸಲ ಕುದಿನುವುದು,. _ಭಟ್ಟಿಯಿಳಿಸುವುದು : 


ಹಿದಿದೊತ್ತಿ ಕೇಶವ ಕೀಳಿಸಿತ್ತು ಹುಡಿ ಹುಚ್ಚುಗೊಳಿಸಿತ್ತು (ನತತಾ- 1. 
ಪುರ್ಚು) “ಕೊಳ್ಳ + - ಇನಿ) 


ಮಾತುಳಂಗಮ: ನಟ? ಮಗುಲ್ಟ್‌ ಪುಟದಿಂ ಮಂದಾನಿಳನಿಂದೆ ಸುಟ್ಟು 
ಮಂಖದೆೊಳ್‌ ತಳಿದೊಡೆ ಎಂಂಖವಂಸಮಿಂಶಿದತಿಶಯಮಕ್ಕುಂ 


ಪುಟಂನೆಗೆ 


(ಕೋಶ. ೭-6)- ೧೭. ಗೋಡೆ ಕಟ್ಟುವಾಗ ಒಂದು ಸಲಕ್ಕೆ ಹಾಕುವ 
ಮಣ್ಣಿನ ಸ್ತರ: (8). ೧೮. ಚಿನ್ನವನ್ನು ಬೆಂಕಿಯಲ್ಲಿಟ್ಟು ಶುದ್ಧ 
ಗೊಳಿಸಿ ಹೊಳಪುಕೊಡುವಿಕೆ ಮತ್ತ) ಅದರಿಂದಂಂಟಾಗುವ 
ಹೊಳಪು : “ಪುಟಂ = ಬಣ್ಣಂ”" (ಕಾಕಕ್ಕ. ದೇಹವು ಮಿಸುನಿ 
ಯ್ಯದದಿ ಪುಟವನಿಟ್ಟುದು (938ರಾ- ೨೨-೬೩6) ; ತೋಲ್‌ದನು 
ಬಳಿಕವಗೆ ಹದಿನಾಲಬಣ್ಣದ ಪುಟದ ಚಿನ್ನಕೆ ನೂಲುಮಡಿಯೆನೆ ಹೊಳೆ 
ಹೊಳಿವ ಹೊಮ್ಮ ಅರಿಯ ರೂಪಕವ (ಕೊರೆ: ೩-6-09) ; ಕಿಟ್ಟಗಟ್ಟಿದ 
ಕಬ್ಬಿಣಕ್ಕೆ ಪುಟವ 'ಹಾಕಿಸೊ ಉತ್ಕೃಷ್ಟ ಬಂಗಾರದೊಳು ಎನ್ನ ಸೇರಿಸೊ 
(4 3-344) ೧೯. [ನಾಟ ಕಾಲಿನ ಒಂದಂ ಭಂಗಿ: 
“ಪುಟವದೊತ್ತಿ ತೋಲುನ ಹಣ್ಮೆಯೆನಿಕ್ಕು” (ಕುಂಗರಾ. ೨೩-೪): ೨೦. 
[ಛಂದ] ಪ್ರತಿಯೊಂದು ಚರಣದಲ್ಲಿ ಹನ್ನೆರಡು ಅಕ್ಷರಗಳಿರುವ 
ಸಮಪಾದವೃತ್ತಗಳಲ್ಲಿ ಒಂದು : ನನಮಯ ಗಣಮಿಂತೀ ನಾಲ್ಕು 
ಮೆತ್ತಂ ಜನಿಯಿಸೆ ಯಶಿ ಸಪ್ತಸ್ಮಾನದಿಂದಂ... ಈ ವಾಂಗಿನೊಳ್‌ ಕಾಮಿನಿ 
ಬಗೆ ಪು[ಣಉಂ: ಘಟಂ (ಉರೋಂಡಿ- ೨-೦೩೬) ೨೧. (?) : ಶ್ರೀರತೀ 
ಶ್ವರನಶೋಕೆಯ ತಳಿರ ಸರಳ್ಗಳಿಗೆವೋರಂತೆ ಮಿರುಗುವ ನಿಷುಗಮಂ 
ತೊಡಿವಂತೆ ತಾರಾಳಿಯ ಮೊಗ್ಗೆ ಕಂಚುಕಿಯವ ತೊಡಿಸಿ ಪುಬಮಂ 
ಬಿಗಿದು ಬಂಧಿಸಿದರು (ನವರೋ. ೨೩-೩೨). 
ಪುಟ ಇಳಿಸು ಭಟ್ಟೆ ಇಳಿಸು: ಅಷ್ಟಮಿಯ ರಾತ್ರಿ ಇಬ್ಬರು ಕುಳಿತು 
ಎನೊ ಪುಟ ಇಳಿಸುತ್ತಿದ್ದ ರು. ವುಡಕೆಯೊಂದಕ್ಕೆ ವಂಂಚ್ಮಳ ಹಾಕಿ 
. ಬೆಂಕಿಯ ಗುಳಿಯಲ್ಲಿ ಪುಟಕ್ಕೆ ಇಟ್ಟಿದ್ದರು (ತರೇತ- ೨೪). ಪುಟಕ್ಕೆ 
ಹಾಕು- ೧. ಚಿನ್ನ ಮೊದಲಾದ:ವನ್ನು ಬೆಂಕಿಯಲ್ಲಿಟ್ಟು ಹೊಳಪು 
ಕೊಡು: ಅವಳ ಸೌಂದರ್ಯವು ಪುಟಕ್ಕೆ ಹಾಕಿದ ಚಿನ್ನದಂತೆ ಹೆಚ್ಚಿತು 
(ಶಂಕ, 6೪) ; ಬಂಗುರ ಬೆಳ್ಳಿ ಮೊದಲಾದ ಪಂಚಲೋಹಗಳು ಪುಟಕ್ಕೆ 
ಹಾಕಿ ತೆಗೆಯದಿದ್ದರೆ ಅವುಗಳಿಗೆ ಕುಂಶಿ ಬರುತ್ತದೆಯೆ ? (ಶ್ರಕಾಶ. ೩): 
೨. ಮೂಸೆಯಲ್ಲಿಟ್ಟು ಸುಡು : ಒಬ್ಬಣದ ಕಿಟ್ಟ ತಂದು ಪುಟಕ್ಕೆ ಹುಕಿ 
ಲೋಹಭಸ್ಮ ಮಾಡುವರು (ಮುಂಂಯು. ೯-098). ಪುಟ ಮಾಡು - 
ಹೊತ್ತಿದ ಬೆಂಕಿಯನ್ನ.್ನ ಉಜ್ವಲಗೊಳಿಸು : ಜುಂಬವಾದಿಗಳ 
ಕಂಂಡವುನಗುಟರ್ಹಿ ಕಾಳಾಗರುಚಂದನಾದಿಯಿಂಧನಂಗಳಂ ಒಟ್ಟಿಯಗ್ನಿಯಂ 
ಪುಟ ಮಾಡಿ (ಫುಕ್ಕಾಶ್ರು- ೩೨೫೪ ೮) ; ಅವರು . - - ಸಡಗರದಿ ಪಂಜುಗಳ 
ಪುಟ ಮಾಡುತಂ (ಶ್ರಥುಶು. ೪-೨೦೨). (ಸಂ. 
ಪುಟಂನೆಗೆ, ಪುಟನೆಗೆ (ಕ್ರಿ). ಪುಟಚೆಂಡಿನಂತೆ ನೆಗೆ; ಟಣ್ಣನೆ ಹಾರಂ : 
ತನ್ನ ಮಂಂ ನೆರಪಿದ ಪಾಪಮೆ ಕೋಪದಿಂ ಪೂಡೆಸೆಂಡುವೊಡೆಯುಶಿರ್ದು 
ದೆಂಬಂತೆ ಪೊಡಿರದೆ ಪುಟಸನೆಗೆದು ಮಗುಲ? ಮಗುಟಾ ಶಿಲೆಯ ಮೇಲೆ 
ನುಚ್ಚುನೂಯಾಗಿ ಬಿಟ್ಟಿಂ (ಶಾರ್ಶೃಫು. ೬-೯೯ 5) ; ಒದೆದಿಳಿಯಂ ಪುಟಂ 
ನೆಗೆದು - - - ಅವ್ವಳಿಪ ಬಗ್ಗದ ಗಂಡಿಕೆಗಂಡು ನೆಶ್ತಿಯಗ್ರದೆ ಮೂನೆ 
ಯುಂರ್ಚೆ ಕೆಯ್ಲುರಿಗೆಯಿಂದಿರದಿಕ್ಕಿದನನ ವನೇಚರಂ (ಕಬಕಂ. ೩-3೪): 
ಪುಟನೆಗೆ: ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತುಯಿತ್ತು 
(ರೇರಾಠ- ೨೦-೩೪); ಪುಟನೆಗೆದೆದ್ದು ವಳೆಯವ ಕೊಡಹಿ ನಿಂದವು ವೇದ 
ವಾಜಿಗಳು (ಕುಪ್ಮಾಳ. ೭-೨೨) ; ನೆಲಕೆತ್ತಿ ಹೊಡೆದರು ಮೇಲಕೆ ಪುಟನೆಗೆ 
[ಪಟ್ನ *ನೆಗ್ಗೆ] 
೨. ಹಳ್ಳವಾಗಿರುವಂಥದು. 
೫. ಕರಂಡ ; ಸಂಪುಟ. 
ಸಂ.] 


೨೭೪ ; 


ತಾ| ಠಿ 


ದೇಳುವ ಕಂದುಕದಂತೆ (ಇ0ಠಾಶ- ೨೨೦-೪೩)- 
ಪುಟಕ (ನಾ). ೧. ಮಡಿಕೆ ; ಪದರ. 

೩. ದೊನ್ನೆ. ೪. ಎಲೆಯ ಪೊಟ್ಟಣ. 

೬. ತಾವರೆ; ಕಮಲ. ೭. ಜಾಜಿಕಾಯಿ. 
ಪುಟಕೊಡು - ಪುಟಗೊಡು ' ನೋ. 
ಪುಟಕೋಸಿ " ಪುಟಗೋಸಿ ' ನೋ. 


ಪುಟಕ್ಕನೆ (ಅ). ತಟ್ಟನೆ; ಕೂಡಲೆ: ಮಲ್ಲಿ ಬೆಂಕಿವೆಟ್ಟಿಗೆ ಹೊರಗೆ 


೫೬೬೦ 


«| ಪುಟದೋಯು (ಕ್ರಿ). (ಆಲಂ) ವ್ಯಕ್ತವಾಗು ; ಪ್ರಕಟಗೊಳ್ಳು: 


ಪುಟದೋಹಜು 


ಒಗೆದು ಮತ್ತೆ ಪುಟಕ್ಕನೆ ಒಳಗೆ ಹೊ:ದಳು (ಕೇರಂ. ೨೩). 
[ ಪಟಕ್ಕ್‌ ೪ ..- ಅನ್ಮೆ ] 
ಪುಟಗ (ಕ್ರಿ). ಬೆಂಕಿಯನ್ನು ಉಜ್ವಲಗೊಳಿಕು, _ಪ್ರಕಾಶಮಯ 
ವಾಗಂವಂತೆ ಮಾಡು : ದೀವಗಳನತಿಪುಟಗ್ಗೈ ದು ನರವರಕುಮಾರಕರ 
ಚಿತ್ರವನುವೋದೊಂದ ತರುಣಿ ತೋರಲು ನೋಡಿ ನೋಡಿ ಬೇಸತ್ತುಂ 
(ನನನೋ, ೨೬-೩೪). | ಪುಟ್ಕ 4 ಗೈ (ಆಕೆಯ) ] 
ಪುಟಗೊಡು, ಪುಟಕೊಡು (ಕ್ರಿ). ೧. (ಆಲಂ) ಬೆಂಬಲವಾಗು ; 
ಪುಪ್ಪಿಕೊಡು : ಅವಳು ತನ್ನ ಮನೆಗಿಂತ ಹೊರಗಿನವಳಲ್ಲ ಎಂಬ 
ಭಾವನೆ ಇದು ಮತ್ತಷ್ಟು ಪುಟಗೊಟ್ಟಿತು (ಕ್ಕಾಗರು. 6೬) ; 
ವಾರ್ತಾಸಂಗ್ರಹದ ಪುಟವು ಮಾತ್ರ ಅವನಿಗೆ ಪುಟಗೊಡ: $ ಹತ್ತು (ರಪಣ: 
೬೩೪) , ರಾಯರ ಈ ದೊಡ್ಡ ನಡತೆಗೆ ಅವರ ಮನೆಯವರೆಲ್ಲ ಪುಟಗೊಟ್ಟು 
- ಕೂಡಿಕೊಳ್ಳು ತ್ತಿ ಶ್ರದ್ದೆ! ರು (ಕಂ9ತು. ೦೨೦). ಪುಟಕೊಡು : ೧. ಭಾವ 
ಕೃಷ್ಣರಾಯ ಈ ಯೋಚನೆಗೆ ಪುಟಕೊಟ್ಟ, ಅರ್ಧಾಂಗಿ ತಿದಿಯೂದಿದಳು 
RE 083) , ಅವರು ಅವನಿಗೆ ಕಲಿಸುತ್ತಿದ್ದ ರೀತಿಯೂ ಅವನ 
ತ್ಲುಹಕ್ಕೆ ಪುಟಕೊಡುವಂತಿತ್ತು (88ರ. ೦೭): ೨. ಲೋಹಗಳನ್ನು 
ಜುಗ ಶಂದೃಗೊಳಿಸಿ ಹೊಳಪು ಕೊಡು : ಪರುಕ್ರಮಶಾಲಿ 
ಗಂಗೆ ಯುದ್ಧವು ಸಂಭವಿಸಿದರೆ ಅಗ್ನಿಯಲ್ಲಿ ಚಿನ್ನಕ್ಕೆ ಪುಟಕೊಟ್ಟಂತಾಗುತ್ತದೆ 
(ಒಡಯ. ೩೦೪)- ೩. (ಬೆಂಕಿಯನ್ನು) ಪಟುಮಾಡು; ಉತ್ತೇಜಿಸು : 
ಫಕೀರಪ್ಪನು ಇನಿಯ ಬೆಂಕಿಗೆ ಗುಳೀ ಹಾಕಿ ಪುಟ 'ಕೊಡುಶ್ಟಿ ದ್ದನು 
(ರಸಜ. ೨೨) - [ಪುಟ್ಕ *- ಕೊಡ್ಕು) 
ಪುಟಗೊಳಿಸು (ಕ್ರಿ). ೧. ಬೆಂಕಿಯನ್ನು ಹೊತ್ತಿಸು ; ಪಟುಮಾಡಂ : 
ಬರುಹಿಯಿ್ಮಸ್ರು ಎಗಳಿಂ ಸತ್ಕರಿಸಿ ವಿಧಿಸೂರ್ವಕದಿ ಮಖಬಂಧುರ 
ತರೇಧನದಿಂದ ಪುಟ ೫೫೦. ಪಟು] ಗೊಳಿಸಿದರು ಹುತವಹನ (ಕರಣ, 
9೩-೪೩) ; ಅವನು ಆ ಒಲೆಯನ್ನು ಪುಟಗೊಳಿಸುತ್ತಿದ್ದನು (ಫುತರು, 890)- 
ಪಿ. (ಆಲಂ) ಏರಿಸಂ ; ವೃದ್ಧಿಗೊಳಿಸಂ : ಸ್ಮಳಮಹಿಮೆಗೆ ಸಂಬಂಧಿಸಿದ 
ದೇರಪ್ರೇಮವನ್ನು ಪುಟಗೊಳಿಸಿ ಪರಿಪೋಷಿಸುವ ಹಲವು ಯಕ್ಷಗಾನಗಳೆನ್ನು 
ಈ ಪಂಗಡಕ್ಕೆ ಸೇರಿಸಬಹುದು (ಪುಣಣ. ೦೪), ಆ ಆವರಣ ಅವನ 
ಮನಸ್ಸಿನ ವೇದನೆಯನ್ನು ಪುಟಗೊಳಿಸೀತು (ಕೂಶಸ. ೬೦): 
[ಪುಟ್ಕ * ಕೊಳ *- ಇಸ] 
ಪುಟಗೋಸಿ, ಪುಟಕೋಸಿ (ನಾ). ೧. ಲಂಗೋಟಿ ; ಕೌಪೀನ: 
ಪುಟಗೋಸಿಗಿಂತ ದರಿದ್ರವಿಲ್ಲ, ಮರಣಕ್ಕಿಂತ ಶಿಕ್ಷೆ ಇಲ್ಲ (ಗಾಕ)- (ಗಂ). 
ವಿ. ಚಿಕ್ಕವಯಂಸ್ಥಿನ ; ಹತ್ತು ವರುಷದ ಪುಟಗೋಸಿ ಬ್ರಹ್ಮಚಾರಿ ದೇಖೀಲು 
ಶ್ರೀವೈಷ್ಣಎರಿಗೆಲ್ಲರಿಗೂ ಶೀರ್ಥಪ್ರಸಾದ ವಿನಿಯೋಗವಾೂದ ಮೇಲೆ ಬಾಕಿ 
ಯವರ ಮಾತು (೪06. 499). ೩. (ಆಲಂ) ಕೆಲಸಕ್ಕೆ ಬಾರದ ; ಬೆಲೆ 
ಯಿಲ್ಲದ ; ಕ್ಷುದ್ರವಾದ : ಈ ಪುಟಗೋ ೩ ವಿಷಯಕ್ಕೆ ಯಾಕೆ ತಲೆ 
ಕೆಡಿಸಿಕೊಳ್ಳುತ್ತಿದ್ದಿ? (ಕಟ): ಪುಟಕೋಸಿ: ೧. ಪುಟಕೋಸಿಗೂ 
ಗತಿಯಿಲ್ಲದವನು ಮಹಾಮಹಾ ಮಾತನಾಡುತ್ತಾನೆ (ಕೂತಿ): 
[ ಪುಟ ಗೋ (ಆ ಗೋಚಿ)./ತೆಲು. ಪುಟ್ಟಗೊಂಚೆ 7 
ಪುಟದೋಷ (ನಾ). ರತ್ನದ ಒಂದು ದೋಷ, -ಅವಗುಣ : ಕ್ಕ್ಕರಂ 
ಕೋಮಲಂ ಮಂದದೀಪೀ ಹೊಗೆಯಂ ನಕ್ಕಲಿನ ಬಣ್ಣವುದು ಮೂರು 
ರತ್ನಂಗಳೊಳು ಪೊಕ್ಕು ಮಿಶ್ರಿತಮಾಗಿ ದೋಷಮಮ್ಮೆಸಗಿತು ವಂೂರ 
ರೊಳ ಬೇರೆ ಬೇರೆ ಅಕ್ಕರಿಂ ಧರಿಸಿದವರಿಗೆ ಫಲವ ವೇಳುವೆ:೦ 5ರ೯ರಕೆ 


ಭನ್ನವೆಂದೊಡದು ಹುಟಿ ದುದೇದು ಆಕ್ಕಜದ ಮೊರಬ ಲುಳಿಯಾಣ 
ಸಸುನಗಳೆಂದು ಘಟದೋಷಮೆಂದಿರ್ಪುದು (ರಕ್ಕಂ3. €-8)- [ಸಂ- ] 
ಸುಗುಣಿ 


ನಿನ್ನಯ ಕೆಂಬಲ್ಲ ಕೆಂಡ ವುುಗುಳ್ನಗೆಯಿಂದವೆ ಪರಿಪರಿವುಳ ಪುಟದೋಅಕ 


ಪುಟನೆಗೆ 


ಮಿಗೆ ಉರದೊಳು ಉರ ಒಶ್ತಿಕೋ ಬಾ.ಬಾ (8ರಗೀ. ೦೬೪-634) - 
[ಪಟ್ಯ * ತೋಟಾ) 
ಪುಟನೆಗೆ "ಪುಟಂನೆಗೆ' ನೋ. 
ಪುಟಪಡು (ಕ್ರಿ). ಪುಟಕ್ಕೆ ಬೀಳಂ ; ಪುಟಕ್ಕೆ ಹಾಕಲ್ಪಡು: ಚಳಕ ಚಳ 
ವಾಗೆ ಐುಅಂಸೆಳೆವೆಳೆವಂ ಪಟ್ಟಿಸಂಡಿ ಪಟಪಟ್ಟಿರೆ ಕೆಚ್ಚಳುರ್ದಟ್‌ಲೋಹೆದ 
ಮೊಲ್‌ ಕಂಕಳಳೋಹಂ ಕರೆಗಿ ಕೊರಗಿದಂ ಚಾಣೂರಂ (6ರ. 6-೧೦೪). 
[ ಪುಟ್ಕ * ಪಡ್ಕು ) 
ಪ್ರಟಪಾಕ (ನಾ). ೧. ಬೇರೆ ಬೇರೆ ಔಷಧೆದ್ರವ್ಯಗಳನ್ನು ಎಲೆಗಳಿಂದ 
ಸಂತ್ತಿ, ಮಣ್ಣು ಮೆತ್ತಿ ಬೆಂಕಿಯಲ್ಲಿ ಇಟ್ಟು ಬೇಯಿಸುವ ಒಂದಂ 
ಕ್ರಮ,-ವಿಧೂನ : ಪಸಿಯ ತೊವಲ ತಿದಿಯೊಳ್‌ ಪುದಿದು ಪುಟಪಾಕಂ 
ಸುಡುವರುಂ (ಅಡಬ್ರ: 8-98 5) ; ಕೆಂಗಲಿಸುವ ಕೆಂಡದೊಳ್‌ ಪೂಟ್ಲು 
ಪುಟವೂಕಂ ಸುಡೆಯತ೨ಂ (ನರೇರಾ. ೩ ೩೪ರ); ಕಾಯ್ದೊಣ್ಣೆಯೊಳದ್ದುವರು 
ರೋಹರಸೆದೊಳು ತೊಯ್ದಿಕ್ಕಿ ಪುಟಪಾಕದಿಂದೆ ಒಯ್ದು ತಾಳಿಪರು 
ಕನಿವಲಿಯೊಳು (ಕರಕ, 6-46). ಪಿ. (ಆಲಂ) ಒಳಗೊಳಗೇ 
ಬೇಯುವುದು : ಕಣ್ವಯಷಿಯ ಕರುಳಿನಲ್ಲಿ ಎಂತಹೆ ಪುಟಪಾಕ 
ನಡೆದಿತ್ತೆಂಬುದನ್ನು ಹೆಣ್ಣು ಹೆಡೆದವರೆಲ್ಲರೂ ಬಲ್ಲರು (ಗಾ9ಶ.08೬). [ಸಂ-] 
ಪುಟಪಾಕಂಗೈ (ಕ್ರಿ). ಪುಟಪೂಕ ಮಾಡು : ತಾಳೀಸಪತ್ರೆ, ಮೆಣಸು 
- - - ಹಮಸಕ್ಕರೆವೆರೆಸಿ ಪುಟಪಾರಂಗೈದು (ಇಳಿ. ೨೬೪). 
[ಪುಟಪುಕ-- ಗೈ (ಕೆಯ )) 
ಪುಟಪಾಕವಾನು (ಕ್ರಿ). (ಆಲಂ) ಬೇಯು ; ಶುದ್ಧಗೊಳ್ಳು ; 
ಹೊಸೆ ಹೊಸಬನಾಗುವನನುಕ್ಷಣಂ ಮಾನವನು ವಸುಧಾ ಮೂಸೆಯಲಿ 
ಪುಟಪಾಕವಾಂತು ರಸಮೂರ್ಶಿಯಾಗುವನು ಜಗದಾತ್ಮಮತಿ ಬೆಳೆಯೆ 
(ಕುಂಕುಳಿ. ೩೦%). (ಪಟಪಾಕ 4 ಆನ್ಕು .(-ಆನ್‌್‌)] 
ಪುಟಪುಟ (ನಾ). ಒಂದು ಅನುಕರಣ ಪದ: ಪುಟಪುಟನೆ' ಪರಾ. 
ಪುಟಪುಟನೆ (ಅ). ಪುಟಪುಟ ಎಂದಂ : ರತ್ನದ ರಸದಾ ಕಾರಂಜೀಯೂ 
ಪುಟಪುಟನೆ ಪುಟಿದು (ಗಂ. ೦-೪). [ಪುಟಪಟ[ ಅನೆ, ] 
ಪುಟಪೆಟಿಸು :ಪುಟುಪುಟಿಸು' ನೋ. 
ಪುಟಬಾಳೆ "ಪುಟ್ಟ ಬಾಳೆ' ನೋ. 
ಪ್ರಟಬೀಜ (ನಾ). ಒಂದಂ ಬಗೆಯ ಸಸ್ಯ 
ವೀರೆ" (ಒತಧಿ. 900). [?) 
ಪ್ರಟಭೇದ (ನಾ). ೧. ನದಿ ಮೊದಲಾದ ಜಲಾಶಯಗಳಲ್ಲಿರುವ 
ತಿರುವು,- -ಸಂಳಿ,-ಚೆಕ್ರು : “ಚಕ್ರಾದಿ, ಪಟಭೇದಃ-ಈ ೨ ತೋಯೆ:ಶು 
ಮಖರಿವು” (ಶಉಯು. ೦೦೦-೪೯). ವಿ. ನಗರ; ಪಟ್ಟಣ. ೩. ಒಂದು 
ಬಗೆಯ ವಾದ್ಯ. (ಸೆಂ. 
ಪುಟಭೇದನ (ನಾ). -ಪುಟಭೇದ ೨: “ಪತ್ತನಂ ಪುಟಭೇದನಂ 
°° ಪುರೀ_ಈ ೧೧ ಪಟ್ಟಣಂ” (ಹರಾಯು. ೪6-೦೩೦); ತನ್ನ ಪುಟಭೇದನಕೆ 
ಪೋದನು ಮೇಘಸಂಧಿಧ೦:-ಧಿನಾಯಕನು (ತಿಮ್ಮ. ೭-೦೦). [ಸಂ.7 
ಪುಟವಿಕ್ಕು, ಪುಟವಿಕ್ಕು (ಕ್ರಿ). ಪುಟಕ್ಕೆ ಹಾಕಂ; ಹೊಳಪುಗೊಡು : 
ಪುಟಮಿಕ್ಕಿ ವಮಿಟುಗುವ ಕಡೆಯಾಣಿಯ ಮಿಸುನಿಯಿಂ ಸಮದು ಥಳೆಥಳಿಸಿ 
ಪೊಳೆವ ನೆಲೆಮಾಡದ ಮೇಲೆ ಒಡ್ಡೋಲಗಂಗೊಟ್ಟು ಲೀಲೆ 
ಯಿಂದಿರ್ಪುದುಂ (ಕಾಂಫು- 00-0 5). ಪುಟವಿಕ್ಕು : ಒರೆಬಣ್ಣಕ್ಕೆ ತಂದೆನ್ನ 
ಪುಟವಿಕ್ಕಿ ನೋಡಯ್ಯ (9೫15. ೨೩೦)- ([ಪುಟ್ಕರಇಕ್ಕು) 
ಪುಟವಿಂಗು (ಕ್ರಿ). (ಆಲಂ) ಅಧಿಕವಾಗು; ಹೆಚ್ಚಾಗಂ; ಅಳಿಶಯಿಸಂ : 
ಬೆಅಗಾಗಿ ಪುಟಮಿಗೆ 'ಡೆಂಡೆಲೆಸಿ ಶೊದಲಿಸುತೆ ಭಕ್ತಿಕರಂಡ ಪೂಗಳಿದ 
ಪಾಡಿದಂ ಶ್ರೀ ಜಡೆಯ ಶಂಕರನೆ ಟ್ಷಂಕರಾ. ೩-4). [ಫ್ರೆಟ್ಮ --ಎಾಗು) 
ಪ ಎಳೆ "ಪುಟ್ಟಬಾಳಿ' ನೋ. 


೩0 


: “ಪುಟಬಚಿ"ಜಂ__ಹೆರಳು 
80 


86 


«0 


೫೬೬೧ 


"16 


ಪುಟಸನ್ನೆಗೈ 


ಪುಟವಿಕ್ಕು 'ಪುಟವಿಂಕ್ಕು' ನೋ. 
ಪುಟವಿಡು (ಕ್ರಿ)- 


೧. * ಪುಟಮಿಕ್ಕೂ : ಪುಟವಿಟ್ಟಳವಟ್ಟ ಮಿಸುನಿ 
ವೊ:ಲ* ಮಂಗಳನಿರ್ನುಳರುಚಿರರೂಪೆ ಕಣ್ಣೆ ಸೆದಿರ್ದಳ್‌ (೧6. ೩-೨೪); 
ನೆನೆದ ವುತವನು ತನ್ನ ತಂದೆಯ ಮನದ ಮಚ್ಚದೊಳೊರಿದು ಕರ್ಣನ 
ನೆನಒನಲ ಪುಟವಿಟ್ಟು ಶಕುನಿಯ ನೀತಿಯಲಿ ನಿಗುಚಿ - - . ಮೈದುನನ 
ನುಡಿಯಲಿ ಬಣ್ಣವಿಟ್ಟನು (ಕುಣ್ಮಉ. ೨-33): ನೆಲ್‌ ಪುಟವಿಟ್ಟ 
ಮಿಸುನಿಯ ಗುಬ್ಬಿಗಳೆ ಒಟ್ಬಿದ ಹೊಕ್ಕುಳ ಗಂಟೆಯ ತೇಜೊಗಳಿಟ್ಟಣಿಸು 
ತಲೈದಿದುವು (ಕಂನರಿ-34-69); ಕಾಳಿದಾಸನು ಜೀವಳಳೆ ತುಂಬಿ ನಿರ್ಮಿಸಿದ 
ಶಕುಂತಲೆ ಪುಟವಿಟ್ಟ ಸ್ವರ್ಣ ಪ್ರಕಿಮೆ(ಕಾಕಂ. ೪6), ೨. (ಆಲಂ) ಉತ್ತೇಜನ 
ಗೊಳಿಸಂ; ಪ್ರೋತ್ಸಾಹಿಸಂ : ರಾಮಚಂದ್ರಗೆ ವನಿತೆಯನು ಕೊಡದಂತೆ 
ಮನದಲಿ ಏಶಿಯ ಪುಟವಿಟ್ಟೂ ದಿನದಿನಂಪ್ರಶಿ ವೈರಭಾವವನೆನಗೆ 
ಹುಟ್ಟಿಸಿ ಸಂಹೆರಿಸುವನಂ (80: 3೩-೦೬); ನಾರಾಯಣವಣನಾಸ್ತ್ಮರ 
ರೊಡನೆ ವ್ಯತಿರಿಕ್ತವಾಗಿ ಕೂಡಿಕೊಂಡು ನಕ್ಕು, ಸಡಗರದಿಂದ ಮಾತನಾಡು 
ವುದು ದಿನದಿಂದ ದಿನಕ್ಕೆ ಪುಟವಿಟ್ಟಂತಾಯನ್ತಿ (೫6೦. 6ಓ). 

(ಪುಟ. * ಇಡು) 

ಪುಟವಳಿ (ಕ್ರಿ)- ಬೆಂಕಿಯಿಂದ ಕಾಂತಿ ಪಡೆದಂ ಹೊರಬರು: ಬಿನ್ನಣದಿ 
ಪುಟವಿಳಿದ ಸೊನ್ನೆಯ ತಿರಸ್ಕರಿಪ ಚೆನ್ನೆಯರ್‌ . . . ನಡೆತಂದರೆ 
(ಕಂದಿಮಾ. ಇ-೪)- [ಪುಟ್ಮ -- ಇಳ್ಳಿ (ಇಟ್ಟ) 

ಪುಟವೇರಿಸು (ಕ್ರಿ): ೧. ಬೆಂಕಿಯಲ್ಲಿ ಹಾಕಂ ; ಸಂಡಂ; ದಹಿಸು : 
ಅವರನ್ನು ಹಿಡಿದು ಪಟದೇರಿಸೋಣ | (86% ೩೨-೨3). ೨. (ಆಲಂ) 
ಉತ್ಸಾಹಗೊಳಿಶು ; ಚೇತರಿರು : ಸಾರಿ ನೀವೀಗಲು ಪರೀಕ್ಷಿತನ 
ಮನವ: ಕಲಿಯೇರಿಸಿಯೆ ನೀತಿವಚನಂಗಳಿಂದಲವನ ಪುಟವೇರಿಇ೩ಯೆ 
ದುಗುಡವಂ ಬಿಡಿ%(ತಿ60ಗ- ೯೩-33). [ಪುಟ್ಯ 7- ಏರಿಸು (ಏಸು) 


'|ಪುಟವೇಳ್ಮ್‌, ಪುಟವೇಳು (ಕ್ರಿ). ಪುಟಿದು ಏಳಂ ; ಮೇಲಕ್ಕೆ ಹಾರೆ : 


ಘಟಶತಥ್ನಿಗಳ ಗುಂಡುಗಳುಆ್‌ ಮೇಲಕ್ಕೆ ಪುಟವೆದ್ದು ನಡೆದುವು (ಉಕ. 
3-06). ಪುಟವೇಳು : ಚೆಂಡು ತೊತಾಗಿರುವುದರಿಂದ ಪುಟವೇಳುಶ್ತಿಲ್ಲ 
(69). [ವುಟ್ಮ 4 ಏಳ್‌ (ಏಮ್‌)? 

ಪುಟವೇಳ್‌, 'ಪುಟವೇಟು' ನೋ. 

ಪುಟವೇಳು 'ಪುಟವೇಳ್ಮ್‌' ನೋ. 

ಪುಟವೇಜು (ಕ್ರಿ) ೧. (ಆಲಂ) ಕಾಂತಿಯನ್ನು ಹೊಂದು; ಶೋಭೆ 

ಯನ್ನು ಪಡೆ': ಇನಿಸಿನಿಸಾ ಗರ್ಭಂ ಪ್ರಶಿದಿನವೆೊಯ್ಯನೆ ಬಳೆಯೆ ನಯದೆ 

ಪುಟವೇಅ* ನಿತಂಬನಿ ಕಾರೊಳೆಸೆದ ಕಾದಂಬಿನಿಯಂದದೆ ಮಂದಮಂದ 

ಗಮನದೆ ನಡೆದಳ್‌ (ಕಾದಂಕೂ- ೩69). ೨: ಹೆಚ್ಚಾಗು; ವೃದ್ಧಿ 

ಯಾಗು; ಷುಳಕಂ ಪುಟವೇಜ್‌ ಭೋಂಕನೆದ್ಧೂನ್ನತಾಸನವೇಲ್‌ (286, 

೦೦-೩). [ಪುಟ  ಏಜ್ನು (ಏರು) 

ಪುಟವೇಟು್‌, ಪುಟವೇಳ್ಮ್‌ (ಕ್ರಿ)- (ಆಲಂ) ಉಬ್ಬು; ಉತ್ಸಾಹ ಪಡು: 
ಪರ್ಚುವನಪ್ಪುವಂ ನಲಿವಂ . . - ಪುಟವೇಟ್ಲನಶಿಪ್ರಮೋದವಾಂತರ್ಚಿ 
ಪನುದೃಟಕ್ಷಿತಿಪಂ (ಉದ್ಮಟಿ- ೦೧-3): ಪುಟವೇಳ್ಗ್‌ : ಗಿರಿರಾಜನೊಡಂ 
ಬಟ್ಟಾದರದಿಂದಂ ಪುಳಕಿಸುತ್ತೆ ಪುಟವೇಳುತ್ತುಂ ಪರಿಚಾರಪಟುಗಳೆನಿಸುವ 
ತರಂಣಿಯಂರಂ ಕೂಡಿ ಕೊಟ್ಟು ಸಂತಸದಿಂದಂ (೧ಂಕ. ೩-೯); ಪೂಜೆಯಂ 
ಮಾಡಿ ಪುಟವೆದ್ದಾಡು ಎರ್‌ ಕೆಲವ. (ಆಕರ. ೭-೮೭). [ಪುಟ್ಕ * ಏಲ್‌] 

ಪುಟಸಂಸ್ಕಾರ (ನಾ). ಲೋಹಾದಿಗಳನ್ನು ಬೆಂಕಿಯಲ್ಲಿಟ್ಟು ಕಾಯಿಸಿ 
ಶುದ್ಧಗೊಳಿಸಂಎಕೆ; ಪುಟಕ್ಕೆ ಹಾಕುವಿಕೆ: ನಿನಗುಳಿದ ಜಗವ 
ಮುಟ್ಟಿಪ ಸೇತು ಸಂಸಾರ ಮನಕೆ ಪುಟಸಂಸ್ಕಾರ (ಕೂಂಕಸ. ೩00).[ಸಂ.] 


46] ಪುಟಸನ್ನೆಗೈ (ಕ್ರಿ). ಕೈಯಿಂದ ಚಪ್ಪರಿಸಿ ಸನ್ನೆ ಮಾಡು ವಾಯ 


ವೇಗದ ತಂರಂಗಗಳನಡರ್ದಿ ಸಲಿ ವೈಯಖರದಿಂದೆ ಪುಟನನ್ನೆಗೈದೊಲವಿ 


ಪುಟಾಣಿ, 


ನಿಂದಾಯೆನಂತೆ ಕಂದವಂಂ ಶಟ್ಟುತ್ತೆ (ಘಹೋಕಾಸು. ೧೨-6). 
[ಪುಟ 4 ಸನ್ನೆಗೈ (< ಸನ್ನೆಗೆಯ್‌)] 

ಪುಟಾಣಿ, 'ಪುಟ್ಟಾಣಿ” ನೋ. 

ಪುಟಾಣಿ 'ಪುಠಾಣಿ' ನೋ. 

ಪುಟ್ಟಿ (ಕ್ರಿ). ಮೇಲಕ್ಕೆ ಚಿವಲ್ಮು; ನೆಗೆ; ಹಾರು : ಕುಂದ ಮುಂದರೆ 
ಇಳಿದು . . . ಗಂಧಮಾದನಗಿರಿಗೆ ಹಿಂಗದೆ ಪುಟಿದು ವಾರಿನಿಧಿಯ ನೆರೆದ 
ಗಂಗೆಗಾರುಶಿಯ ಬೆಳಗಿರೇ (856, ೦೬-೩೬); ಹಾಸ್ಯ ಅಂದರೆ ಬುಗ್ಗೆ ಯಾಗಿ 
ಪುಟಿಯುತ್ತದೆ. (6ರೋ. ೦೩೭); ನೀರಿನ ಕಾರಂಜಿ ಪುಟಿಯುವುದನ್ನು 
ಈಕ್ಷಿಸುತ್ತ ರೇಣು ಕೇಳಿದಳು (ಕೇಮುಂಶ. ೨೪6), 

ಪುಟಿಪುಟಿ (ದ್ವಿರುಕ್ತಿ) : ಭರದೆ ವಾರಿಧಿಯಲ್ಲಿ ಹಾರಲು ಶಿರದ ಛಿದ್ರ 

ದ್ವಾರದಿಂದೆತ್ತರದೆ ನೀರ್ಪುಟಿಪುಟಿದು ಕಣ್ಣಿಗೆ ಚಂದಗಾಣುವದೆು (6ಕಾಠಂ. 


6೪0-೧0). 


ಸಟ್ಕ (ನಾ). ಚಕ್ರದ ಆರೆಕಾಲು: ಜನಪದಸಾಹಿತ್ಯವೆನ್ನುವುದು 
ಜಾನಪದಚಕ್ರದ ಒಂದು ಪುಟಿ . . . ಹಲವು ಪುಟಿಗಳು ಕೂಡಿ ಶಾನೆ 
ಒಂದು ರಥದ ಚಕ್ರ ? (ತುರರ೯- ೨೨). [?] 


ಪುಟಕೆ (ನಾ). ೧. ಕರಂಡ; ಭರಣಿ; ಡಬ್ಬಿ: ಮದನನ ಸುಗಂಧಭಂಡಾರೆದೆ 
ಪುಟಿಕೆಗಳಿನಿಸಿ ಕಂಪು ಮುಗಮಗಿಪಲರ್ವಚ್ಚದ ಪಡಲಿಗೆಗಳನೊಟ್ಟೆ ಸದನೆ 
ವನಚ್ಛುತನ ಮುಂದೆ ವತಾಲಾಕಾರಂ (೩ಗಂ: ೩-೧೬) : ತರವೇಟನ್ಮಾಣಿಕ್ಕ 
ಭಂಡಾರದ ಪುಟಿಕೆಗಳಂ (ಕತುದ. 3೪೯ ಪ್ರಯೋ). ೨. ದೊನ್ನೆ ; ಎಲೆಯ್ದ 
ಬಟ್ಟಲಂ : ವಿಗೆ ಪು [ಕಾಕಾ ಘುುಟಿಕೆಯ ಮಾಳ್ತಿನೆಂದಾಗ ಜಯಾ 
ವತಿಯತಿಹರುಷದೊಳು ಆ ವನರುಹದೊಂದೆಲೆಗೊಯ್ಕೆ ಬೆಳ್ಗೊಡೆಯಾ 
ವಸುಧಾಪಶಿಗಾಯತ್ತಿ (ಕ್ರೀಕಾಂ. ೧೨-೪೮)- "ಪತ್ರಪುಟಿಕೆ' ಪರಾ. 
೩. ಜಾಕಾಯಿ; ಜಾಯಿಕಾಯಿ : ಎಕ್ಕೆಹಾಲಿನಲ್ಲಿ ಚತುಷ್ಯಶಃ ಟಂಕಣ 
ವನ್ನಾಗಲೀ ಪುಟಿಕೆಯನ್ನಾಗಲೀ ಹಾಕಿ ಮರ್ದಿಸಿ ಗಜಪುಟವನ್ನು ೨೦ 
ಕೊಟ್ಟರೆ ಭಸ್ಮವಹುದು (8ಕ್ಕ೨- ೨೨). ೪. ಏಲಕ್ಕಿ. (ಸಂ. ಘಟಿಕಾ) 

ಪುಟಿಗಾಲು (ನಾ). ನೆಗೆಯುಂವ ಕಾಲು: ಪುಟಿದೇಳುವ ಕಾಲು: 
ನಿನ್ನ ಪಟಿಗಾಲಿನಲಿ ಹರ್ಷ ದುಃಖದ ಯುತ: (ತೆಂಶು. ೮೧-೩). 

[ ಪುಟಿ, 4 ಕಾಲ್ಕು (ಕಾಲ) ] 
ಪುಟಿಗೆ (ನಾ). ೧. ಪುಟಿಯುವಿಕೆ ; ನೆಗೆತ. ೨. ವಿರಾಟಂ ; ಜೀಕು : 


ಕಮಲಾಬಾಯರ ಕೈಗೆ ಪುಟಿಗೆ ಕೊಟ್ಟು ಉಷೆಯ ಸುಶೀಲೆಯೆಡೆಗೆ 
ಸುಗರವರಿದಳು (ಸಶಃ೩. ೩೨೫೫), 'ಮುಂಗಾಲ್ಬುಟಿಗೆ' ಪರಾ. 
ಒಬ. * ಟಿ 
ಪುಟಿತ (ಗಂ). ೧. ಹೆಣೆದ ; ಜೋಡಿಸಿದ. ೨. ಮಡಿಚಿದ. 


೩. ಹೊಲಿದ ; ಕೂಡಿಸಿ ಕಟ್ಟಿದ. ೪. ಉಜ್ಜಿ ಪುಡಿ ಮಾಡಿದ; 
ಹುಡಿಗೊಳಿಸಿದ. ೫. ಸಂಕಂಚಿತವಾದ ; ಸಂಕೋಚಗೊಳಿಸಿದ. 
೬. ಪ್ರಕಟಿಸಿದ ; ವ್ಯಕ್ತಪಡಿಸಿದ. ೭. ಹೇಳಿದ; ನಂಡಿದ. [ಸಂ.)] 

ಪುಟಿಯಿಸು, ಪುಟಿಸು (ಕ್ರಿ). ಚಿವಿದ್ಮಸು; ನೆಗೆಸು: ನಾಲ್ವತ್ತು 
ಗೆಳೆಯರ ಕೈ ಉಬ್ಬಿಸಿದವನ ತಲೆಯಿಂದ ನೆತ್ತರು ಪುಟಿಯಸದಿದ್ಕರೆ 
ನಾನು ಜಾಶಿವಂತ ಅಂಬಿಗನಲ್ಲ (ಕಂಗರೋ. ೧೨). ಪುಟಿಸು: ನಮ್ಮ 
ಹಳ್ಳಿಗರು ಆಗಾಗ ಹಾಸ್ಕದ ಬುಗ್ಗೆಯಾಗಿ ಬೆಡಗುಗಳನ್ನೊಳಗೆ೧ೊಂಡ 
ಹಾಡುಗಳ ಕಾರಂಜಿಯನ್ನು ರಸಕವಿಗಳಾಗಿ ಪುಟಿಸಿದ್ದಾರೆ 
(ಕನ್ನಣಾ. ೪೪) [ ಪುಟ + - ಇಸ್ಮು) 

ಪುಟಿಸು 'ಪುಟಿಯಿಸು' ನೋ. 

ಪುಟೀಪು (ನಾ). ಗೋಡೆ ಅಥವಾ ಹಲಗೆಯ ವೆಂಲೆ (ಚಿತ್ರ, 
ಸುಳುಹಂ ಮೊದಲಾದಂವುಗಳ ರಚನೆಗಾಗಿ) ಸುತ್ತಣ ಮಟ್ಟಕ್ಕಿಂತ 


- ಉಬ್ಬಾಗಿ ಅಥವಾ ತಗ್ಗೂಗಿ ಮಾಡಿದ ವಿಭಾಗ, ಅಂಕಣ : ಇದನ್ನು] 


೫೬೬೨ 


ಸಟ್ಟಗೆ 


ಮಹಡಿಯ ಮೆಟ್ಟಲುಗಳು ಪುಟೀಪುಗಳು (Panels) ಮುತ್ತು ತೆಳುಗೋಡೆ 
ಗಳಲ್ಲಿಯೂ ಉಪಯೋಗಿಸುತ್ತಾರೆ (8699. 839) ; ಎರಡು ಪಟ್ಟಿಕೆ 
ಅಥವಾ ಪುಟೀಪುಗಳಲ್ಲಿ (೫೩೩9೬) ನಟರಾಜನ ನಾಟ್ಕಭಾಗಿಗಳು ಶಿಲ್ಪಿತ 
ವಾಗಿವೆ (8ೂಳಂಬ. ಬ). [?) 


8 ಪುಟು (ನಾ). ಒಂದು ಅನುಕರಣಪದ : *ಪುಟಂಗುಟ್ಟು' ಪರಾ. 


10 


ಪುಟುಗುಟ್ಟು (ಕ್ರಿ). ಪುಟುಪುಟಂ ಎಂದು ಬಡಿದುಕೊಳ್ಳು : ಪುಟು 
ಗುಟ್ಟುತ್ತಿರಲೆದೆ ತುಟಿ ಕಚ್ಚಿ ಹಿಡಿದಿದ್ದೆ ನನ್ನಲ್ಲೆ ನಾನಿಲ್ಲ ಎಂಬಂತಿರೆ 
(ಸಳೀಗೀ. ೨9-೫೪೩), [ಪುಟು 4 ಕುಟ್ಟ್ಟ್ಯು] 

ಪುಟುಪುಟಿಸು, ಪುಟಪುಟಿಸು (ಕ್ರಿ). ವಟಗುಡು ; ಗೊಣಗು : ಮೂರ್ತಿ 
ಮೆಲ್ಲಗೆ ನೆಲಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿಯೇ ಪುಟು 
ಪುಟಿಸಿದ (೧ರ. ೨೦) ; ಭೀಮಪ್ಪ . - - ಬಾಯಲ್ಲಿಯೇ ಏನೇನೋ 
ಪುಟುಪುಟಿಸಿದ (ಮಣ್ಣುತ.- ೧). ಪುಟಪುಟಿಸು : ಬಾಯಲ್ಲೇ ಏನೋ ಪುಟ 
ಫುಟಿಸುತ್ತ ಅಂಗಡಿಯತ್ತ ನಡೆದೇ ಬಿಟ್ಟರು (ಕೂರುರಾ, ೨86). 

(< ಪುಟು - ಇಸ್ಯೂ ] 


15 | ಪುಟುವು (ನಾ). (ಆಲಂ) ಪ್ರೋತ್ಸಾಹ; ಬೆಂಬಲ: ಅವನ ಮದುವೆ ಮಾಡ 


20 


ಬೇಕೆಂದು ರಾಯರ ಹಂಬಲ ; ಆಚಾರ್ಯರ ಪುಟುವು (ಶ್ರೀರಂಗ. ೦೪); 
ಅವರೇ ಶ್ಕಾಮರಾಯುನಿಗೆ ಪುಟುವು ಕೊಡುತ್ತಿದ್ದ ವಾರ್ತೆ ಗೌಡರಿಗೂ 
ಹಶ್ತಿತ್ತ್ರ, (ರೀಕಹ. 11, ೦೦೦). [<ಎಷಟ್ಕ+ಃ -ವು) 

ಪುಟೆಗಳ್ಳ (ನಾ). ಒಬ್ಬಾತನ ಹೆಸರು: ಅಯ್ಮಣಯ್ಯನ ಮಗಂ ಪುಟಿ 
ಗಳ್ಳೆನ್ಹಾಗೆದೊಡೆ (ಕೌಇಇ. 15-1. ೬೩-೧೦; ೪47): (2) 

ಪುಟ್ಟ, (ನಾ). ೧. ಚಿಕ್ಕವನು ; ಸಣ್ಣವನಂ : ಹೊಟ್ಟೆಯ ಕರುಳ ಹಾರವ 
ಮಾಡಿ ಪುಟ್ಟಗೆ ವರವ ಕೊಟ್ಟಾನ್ಮ್ಮ್ಯಾ (ಕನಕ. ೭೭-೪): ರತಿಯು ಪರಿಪಾಲಿ 
ಸುವ ಪುಟ್ಟನನ್ನು ಕರೆತರ್ಪುದು (ಕರೋ, ೦೨-೩೦) ಃ ಹೋದ ಪುಟ್ಟ ಬಂದೆ 
ಪುಟ್ಟ, ಪುಟ್ಟನ ಹೆಜ್ಜೆ ಕಂಡೋರಿಲ್ಲ (ಗಾರೆ). ೨. ಮಕ್ಕಳನ್ನ ಪ್ರೀಶಿ 
ಯಿಂದ ಕರೆಯಂಂವಾಗ ಬಳಸುವ ಒಂದಂ ಪದ: ಊಟ ವತಾಡು ಜಾ 
ಪುಟ್ಟ (ಕೂರಿ). (ಗೆ). ೩. ಚಿಕ್ಕ; ಸಣ್ಣ : ತರಳನ ಪುಟ್ಟ ಪಾದ 
ದೊಳಿರ್ದ ತಾವರೆಯರಲನು ನೊಸಲಿಗೊತ್ತೊವಳೊ (ರೋಹಶ. 0೩-೬೪) ; 
ಅರ್ಭಕನ ಕಣ್ಣೆ ಪುಟ್ಟಿ ಸಾಲಗ್ರಾ ಮದೊಂದು ರಮಣೀಯ ಶಿಲೆ ಕಟ್ಟಸಕ 
ದಿಂದೆ ಕಾಣಿಸಲದಂ ತಾನೆಶ್ತಿಕೊಂಡು . - - ಬೈಚಿಟ್ಟುಕೊಂಬಂ ಬಾಯೊ 
ಳನವರತಂ (ಕೈಮಿಂ9- ೨೪-೨೩) ; ನಂಜಮ್ಮ... ಮಗುವಿನ ಕೈಕಾಲು 
ಗಳಿಗೆ ಪುಟ್ಟ ಹೊನ್ನ ಬಳೆಗಳನ್ನು ತೊಡಿಸಿದಳು (ಹಾಕುಕ್ತ- ೪೦): 

ಪುಟ್ಟದು -ಚಿಕ್ಕದಂ ಸಣ್ಣದು : ಮಕ್ಕಳ ಕೈ ಪುಟ್ಟದು. ಅದರ 
ಗ್ರಹಣ ಶಕ್ತಿ ಅದಕ್ಕೆ ತಕ್ಕಂತೆ ಅಲ್ಪ (ಶೀನಾತ್ಮ. ೦೬೩) ; ಬಿಲ್ಲಿನಂತೆ ಚಾಗಿದ್ದ 
ತುಟಿ; ಪುಟ್ಟದಾದ ಬಾಯಿ (ಕಳಹು: ೨). 
[ದೇ.॥ ತುಳು. ಪುಟ್ಟ; ತೆಲು. 

= ಚಿಕ್ಕದಾಗು) 

ಪುಟ್ಟ, (ಗು). ೧. ಪೋಷಿತ; ಪುಷ್ಪ: "ಪುಟ್ಟಿ - ಪುಷ್ಪ ಇ ಪುಷ್ಟಿ 
ಯಾದ * (ಕಠ್ಕಕೋ. ೨೬). (ನಾ). ೨. ಪೋಷಣೆ ಹೊಂದಿದಂದು : 
` ಪರಪುಟ್ಟ' ಹೋ. ([- ಸಂ. ಪುಷ್ಪ./ಪ್ರಾ. ಪುಟ್ಟ] 


ಪೊಟ್ಟಿ. ಪೊಟಿ./ಸಂ. ಪುಟ್ಟ್‌ 


19|ಪುಟ್ಟಂಪುರಳೆ (ನಾ). ಒಂದು ಬಗೆಯ ತರಕಾರಿ ಸಸ ; ಪುಳ್ಳಂಪುರಚಿ : 


46 


ಉಪ್ಪು, ಉಪ್ಪಿನ ಸೊಪ್ಪು. ಪುಟ್ಟಂಪುರಳೆ, ಪುಳ್ಳಂಪುರಚಿಸೆ ಪು. ಹುಳಿಚಿಕ್ಕ 
(ಕ್ಕೊಔಗ: ೫8೯-00೭೭). (?) 

ಪುಟ್ಟಗಾವುಂಡ (ನಾ). ಒಬ್ಬಾತನ ಹೆಸರು : ತೊಟ್ಟಿಲ ಪುಟ್ಟಗಾವುಣ್ಣನುಂ 
ಎಆಕೆಯಣ್ನ ವೆರ್ಮ್ಮಾಡಿ ಕೆಅ್‌ಯ ಕಟ್ಟೆ ಕಲ್ಲ ತುಂಬನಿಕಿಸಿದ (ಠ೪0- ೦೯೩೨. 


೩೧-೪: ಸು. 9ಕೆಯ ಕಕ). [ಪುಟ್ಟ * ಗಾವುಂಡ (« ಗಾವುಂಂಡ)? 


ಪುಟ್ಟಗೆ « ಪುಟ್ಟಿಗೈ' ನೋ. 


ಪುಟ್ಟಜ 


ಪುಟ್ಟಜ, ಹುಟ್ಟಜೆ (ನಾ). ಹಂಟ್ಟಿದ ಸ್ಥಳ; ತವರ:ಮನೆ ; ಜನ್ಮ 
ಸ್ಥಾನ : ಮದನನ ಕೈದುವೆಲ್ಲಿದಂ . . - ಚದುರ ಪುಟ್ಟಿದನೆ [ಬ್ಬಜಮೆ 3 
ಲ್ಲಿದಂ (ಅರತು, 8-08); ಸಿರಿಯ ತವವರ್ಮ್ಮನೆ ಹವಳದ ಹರೆವರಿ ಮಾ್‌ಕ್ತಿಕದ 
ಪುಟ್ಟಜಂ ಶಶಿಯಯ್ಕಂ ಹರಿಯಿಪ್ಸ ಸೆಜ್ಜೆವನೆ . ೬ ಎನಿಪಂಭೊ:ನಿಧಿ 
ಶುತ್ತುವೊಪ್ಪೆ (ಪ್ಟ)ಶ್ತಿರೆ ಜಂಬೂದ್ವೀಪವೊಪ್ಬಪ್ಪುದು (ಕ. 2. ೨೩-೪7 
1180) ; ಜಗತೀಕಾಂತನ ಮಾದೇವಿ ಲಕ್ಷ್ಮಣಾದೇವಿ . . . ಚದುರ ಘಟ್ಟಿಜ 
£ ಪುಟ್ಟಜ 3 ವೆನಿಪಳ್‌ (ಶಂದ್ರಪು. ೦೦-೪೦). ಹುಟ್ಟಜೆ : ಸಿರಿಯ; ತವರ್ಮನೆ 
ಹವಳದ ಹರವರಿ ಮುತ್ತುಗಳ ಹುಟ್ಟಜೆ ಚಂದ್ರನ ಶಾಯಿ: ಹರಿರ್ಯ್‌ 
ಸೆಜ್ಜೆವ[ನೆ) ರತ್ನರಾಶಿಯಮರ್ದಿನ ನಿಧಾನಂ . . . ಎನೆ ಚೆಲ್ವಿಂ ಜಳರಾಶಿ 
ಸುತ್ತುಎರೆ ಜಂಬೂದ್ವೀಪವೊಬ್ಬಪ್ಪುದು (Ma. KV, ೨೪೦-೩ ; 1174). 

ಪುಟ್ಟಣೆ ` ಪುಠಾಣಿ ' ನೋ. 

ಪುಟ್ಟಬಾಳಿ, ಪುಟಬಾಳೆ, ಪುಟವಾಳೆ (ನಾ). ಸಣ್ಣಗಾತ್ರದ ಹಣ್ಣು 
ಗಳನ್ನ್ನಿ ಬಿಡಂವ ಒಂದು ಜಾತಿಯೆ. ಬಾಳೆ ; ಬುಳೆಯಲ್ಲಿ ಅನೇಕ ಜಾತಿ 
ಗಳಿವೆ..-ರಸಬಾಳೆ. ಚಂದ್ರಬಾಳೆ, ರೂಜಬಾಳೆ, ಪುಟ್ಟಬಳೆ, ಏಲಕ್ಕಿಬಾಳೆ, 
ಮಧುರಂಗಬಾಳಿ, ಸೇಲಂಬಾಳೆ ಇವೇ ಮೊದಲಾದವು (ಕ್ಕನಮು. ೩೭); 
ಹಟ್ಟೀ ಕಲ್ಲೊಳ್ಳಿಗೆ ಬಟ್ಟೂಗಂಧೆವನಿಟ್ಟು ಪುಟ್ಟಬಾಳೆ ಹಣ್ಣ ಸುಲಿದಿಟ್ಟು 
(ಕಾಶರ. ೧೨೪). ಪುಟಬಾಳೆ : ಹಟ್ಟಿ ಕಲ್ಲಿಗೆ ಪುಟ್ಟು ಗಂಧಾವನಿಕ್ಕಿ ಪುಟ 
ಬಾಳೇ ಹಣ್ಣು ಸುಲದಿಕ್ಕಿ ಒಳಗೀರೋ ನಿಸ್ರೆ ಬಂದಕ್ಕಿ: ಶೊಳೆಸಾರೊ. 
(ತುಟ್ಟಹ 20). ಪುಟವಾಳೆ : ರಸವಾಳೆ ಪಟವಾಳೆ ರಂಜವಾಳೆ ಸಕ್ಕರೆಯೆಸೆವಾ 
ದೇವಾಳೆ £ಬ್ಬಳೆ ಹಸುರುಗುಂದದ ಪಚ್ಚೆನಾಡವು ವುಧುರಂಗ ಪಸರಿಸಿ 
ಮೆಜಿಮವರ್ತಿಯಲಿ (ಕಂಠರಿ. ೩.6೩). 

[ಪಟ್ಟ * ಬಾಳೆ (ಎ ಬಾಟಕಿ). | ತಮಿ. ಪುಟ್ಟುವಾಬಕ್ಳ] 

ಪುಟ್ಟವಳ (ನಾ). ಹುಟ್ಟುವಳಿ ; ಆದಾಯಂ ; ಉತ್ಪನ್ನ : ಧಾರಾಪೂರ್ವಕ 
ಮ್ಮಾಡಿಕೊಟ್ಟು ಕೊಸ್ಡಾ ಪೊಂಗದ್ಮುಣ ನೂಲ ಮಖೂಟು ಇಂತಿ 
ಪುಟ್ಟವಳದಲು ನಿಚ್ಚಂ ನಾಲ್ವರ್ಗ್ಗೆ ಸತ್ರನಂ ನಡೆಸಂತಾನಿ ಬಿಟ್ಟುಕೊಟ್ಟ ವಾ 
(8922. 1%-1, 00-30; 1035): 
ಪಸದನದ ಪುಟ್ಟವಳ5ಂಂ (ಎಇ. 291, aan-38: 1077). 

[?./ ಪೆಟ್ಟೂ * ಆ ಪಣ್ಯ) 
ಪುಟ್ಟಟವು, ಹಂಟ್ಟರಿವು (ನಾ). ಹುಟ್ಟೆನಿಂದ ಬಂದ ತಿಳಿವಳಿಕೆ ; 


per) 


ಫಾ 


ಮಾಲಗಾಅಜ ಬರ್ಮ್ವುಯ್ಯವೊನ್ನು 


ಬಿಟಿ 
ಟು 


ನೈಸರ್ಗಿಕವಾದ ಬ. ಕೇಡಡಸೆ ಪುಟ್ಟಆ್‌ವುವ:ಟ್‌ಯದೆಯೆ ನೆಲೆ 
ತಪ್ಪಿ ಪೋಕುವಂ* (ಅಂಶಿಗೊ. 3೬-೩೪0). ಹುಟ್ಟರಿವು: ಬ.ನ್ಮಿ ದೇಶ 
ಬಂಧುಗಳ ಹೃದಯದಲ್ಲಿ ಹುಟ್ಟರಿವಾಗಿ. ಬಂದು, ಅವರ ಜೀವನಕ್ರಮ 
ವನ್ನೇ ವ್ಯಾಪಿಸಿ ನಿಯ: ಶ್ರಿಸುವ ನಂಬಿಕೆಗಳು ದೇವರು . - - ಪರಲೋಕ 
ಇವುಗಳೆಂದು ಒಟ್ಟಿನಲ್ಲಿ ಹೇಳಬಹುದು (ಛರವ. 9); ಹಾವುಗಳು 
ಸ್ವಪ್ರದೇ ಶಪ್ರೆ-ಮಿಗಳು. ಆಗಂತಂಿಕರನ್ನು ಶತ್ರುಗಳೆಂದೇ ಭಾವಿಸುವ 


ಹುಟ್ಟರಿವು ಇವುಗಳ ಸಹಜಸ್ವಭಾನ (ಶಸುಶೊ. ೬೩). 
₹ ಪುಟ್ಟ * ಅವು) 

ಪುಟ್ಸಾಣಿ, ಪುಟಾಣಿ, (ನಾ). ೧. ಚಿಕ್ಕವನು ; ಸಣ್ಣವನು : ಪುಟ್ಟಾಣಿ. 
ನಿನ್ನೆ ಹೆಸರೇನು 9? (6). (ಗ). ೨. ಎಳೆಯ ; ಚಿಕ್ಕವಯಸ್ಸಿ ವ: 
ಅಳಿಯನನ್ನೇ ಮನೆಯಲ್ಲಿ ನಿಲ್ಲಿಸಿಕೊಳ್ಳುವೆ, ಈ ಪುಟ್ಟಾಣಿ ಮಗಳನ್ನು 
೪ಳಿಸುವುದಿಲ್ಲ (ಕಪ್ಪುಹು, 86) ; ನೀನಿನ್ನೂ ಸಣ್ಣವನು. ನಿನ್ನ ಪುಟ್ಟಾಣಿ ಕೈಲಿ 
ಇಂಥಾ ಕೆಲಸ ಆಗುಲ್ಲ (ಕೈತ, ೨0). ಪುಟಾಣಿ, : ೧. ಗಿಡ್ಡಪುಟಾಣಿ 
ಮಜ್ಜಿಗೆ ದೋಣಿ (ಗಾರೆ). [ ೯ ಪುಟ್ಟ) 

ಪುಟ್ಟಾರಿ (ನಾ). ಚಿಕ್ಕ ಮಗು : ಪುಟ್ಟಾರಿಗೆ ಎಳೆದುಕೊಂಡು ಆಡುವುದಕ್ಕೆ 
ಅವನ ತಂದೆ ಒಂದು ಕೈಬಂಡಿಯನ್ನೂ ತಂದಾಕೊಟ್ಟಿದ್ದರು (90ಕಕೆ. ೦೬೬) 
`ಚಿನ್ನಾದಿ ' ಹೋ. [ 5 ಪುಟ್ಟ] 


೫೬೬೩ 


10 


15 


20 


90 


«3 


೩5|ಪುಟ್ಟಿ, (ನಂ). ಒಂದು ಅಳತೆಯ ಪ್ರಮಾಣ : 


ಪುಟ್ಟ 


ಪುಟ್ಟಿ, ಬುಟ್ಟಿ (ನು). ೧. ತೆಂಗು, ತಾಳೆಗಳ ಗರಿ ಅಥವಾ ಬಿದಿರಿ 
ನಿಂದ ಹೆಣೆದು ಮಾಡಿದ ಗೂಡೆ, ವಂಂಕರಿ ಮುಂತಾದುವು . ಅನೇಕ 
ಸುರಭಿೀೀಂಸುವುಂಗಳೆಂ ಸಜ್ಜ್ಜುವು ವಂ ಪಟ್ಟಿಯೊಳ್‌ ತೀವಿಕೊಂಡು 
(ಕಂಕಕಂ. ೦೧೬-೬); ನೆತ್ತರ ದಂಡು ನಾಡಿಗಳ ಸುತ್ತೂವಳಿ ನರವಿನ ನೆಣಜಂತ್ರ 
ಮಾಂಸದ ಪುಟ್ಟಿಯ ತೆಪ್ಪ . . . ಮೋಹದ ಬಲೆ ತೋಜ್‌ ಕೆಡುವ ತನು 
ಇದು (ಕಕ. ೪8-೬೨) , ಹೊಟ್ಟೆ"ಂದನ ಪುಟ್ಟಿಸಿಂಗನ ಮುಟ್ವಿಎನೆ 
ಕೊರಳಾಣೆ ಪುಟ್ಟಿಯ ಮೇಲಾಣೆ (ಟ್ಟಿದ ತಾಯಿತದಾಣೆ (್ರೋಕ್ಳಶಾ, ೬6) ; 
ಪುಟ್ಟಿ ಕಿರಿದೇನು ಹೆಡೆ ಬುಟ್ಟಿ ು ೧. ಈಕೆಯ 

ತಲೆ ನೋಡು ಹೇಗೆ ಬುಟ್ಟಿ ಆಗಿದೆ! (ಮು228%, ೧.೦೩) ; ಅನ್ನದ ರಾಶಿೂಿನಿ 

ದೊಡ್ಡ ಬುಟ್ಟಿ ಬಾಯಿ ತೆರೆದು ನಿಂಶಿತನ್ತಿ (ಶಲ್ಮಿಣ. 8) ; ಕೆಲವರು 

ಹೆ:ಗಸರು ತಲೆಯ ಮೇಲೆ ಬುಟ್ಟಿಗಳನ್ನು ಹೊತ್ತುಕೊಂಡು ಬರುತ್ತಿದ್ದ 
(ಕುಗಳ. ೨೬)- ೨. ಬಿದಿರಿನ ಬುಟ್ಟಿಯಾಕಾರದ ನಾವೆ: ಬುಟ್ಟಿಯು 
ದೊಡ್ಡ ಸೆಳವಿನ ಸುಳಿಯನ್ನು ದಾಟಿ ಆಚೆಯ ದಂಡೆಯ ಸಮಾಪಕ್ಕೆ 
ಬ:ದಿತ್ತೂ (ರರ. ೧೦೨)- 

ಎಟ್ಸಿಗೆ ಹಾಳೆ (ಆಲಂ) ಉಪಾಯವಾಗಿ 
ಪಡಿಸಿಕೊಳ್ಳು : ಯಖಕ್ರಿಯಿಂದ ವಶಪಡಸಿಕೊಳ್ಳು : ಅವನು 
ವ್ಯನಹಾರಲುಶಲ . . - ಹೇಳೋ ಅವಳನ್ನು ತನ್ನ ಬುಟ್ಟಿಗೆ ಹಂಕಿಕೊಂಡನು 
(ಪುನರು. ೯) ; "ಅಪ್ಪನ ಬೇಳೆ ನ್ಯಾಯಾಧೀಶರ ಬಳಿ ಬೇಯುವ ಹಾಗಿದ್ದರೆ 
ಅವರನ್ನು ತನ್ನ ಬುಟ್ಟಿಗೆ ಹಂಕಿಕೊಳ್ಳುತ್ತಿದ್ದನು (ಶಂಠಶಂ. ೨09). 
[ ದೇ.॥ ತವಿ:. ಪುಟ್ಟಿಲ್‌; ತುಳು. ಬುಟ್ಟಿ ; 

ಪುಟಿ, ಪುಟ್ಟಿ, ಬುಟ್ಟ, ಬುಟ್ಟಿ ; ಕಂಇ. ಪುಟ] 

ಪುಟ್ಟಿ, (ನು). ೧. ಚಿಕ್ಕವಳಂ ; ಚಿಕ್ಕವಯಸ್ಸಿನವಳಃ. ವಿ. ಹೆಣ್ಣು 
ಮಗು: ಗುಡುಮುಕ್ಕಿಗೆ ವಾಣಿ", ಹೆಣ್ಣುಮಕ್ಕಳಿಗೆ “ಷಟ್ಟಿ“ 
ಯೆಂದೆನ್ನುವರಂ (ಕಠಿಗೆ- 68). [ಪುಟ್ಟ + - 3) 

ಒಸಗೆ ಉತ್ಲಾಹೆಂಗಳ್ಲಿ 
ಒನ್ನೊಕ್ಕಲೊನನ್ಟ ಪುಟ್ಟಿಗೆ (ಎಇ. iV. 2೧ 06; 
[ಪು]ಟೈಗೆ ಒನ್ಹರೆ ಮಳವೆಗೆ ಪ್ತಿ ಪದಿನಾಜುಪಲ್ಲೂ 
ಸು. 800) ([ದೇ.॥ ತವಿ:. ತೆಲ:. ಪುಟ್ಟಿ] 

ಪುಟ್ಟಿ. ಪುಟ್ಟು, ಹುಟ್ಟಿ, ಹುಟ್ಟು (ನಾ). ೧. (ವಿಶೇಷವಾಗಿ) ಜೇನಿನ 


ಹೆಚ್ಚೇನು  (ಗಾರೆ)- 


ಅಳ 
ಸೂಧೀನ 


pe 


ಘಟ್ಟಿ. ತೆಲ್ಲು 


7೩5): ಸಜನ್ಯಿರಕ್ಕೆ 


ನ್‌್‌ ಲ 


(ಇಇ. IX 33-4; 


ಗೂಡು : ಪೊಯ್ವು ಪೊಯ್ಸಳಿ: ನೆಗೆದು ದಗಿಲ್ಲಳಿಟ್ಟೆ ಡೆಗಳೊಳ್‌ 
ತಲೆಗಳ್‌ ತೊಡರ್ದಿರ್ದ ಜೇನ ಪುಟ್ಟಿಗಳನೆ ಪೊ:ಲ್ಲುೂವ (ಶಂಶಘ:- 
೧೦.೪೦); ಪಂದಲೆಗಳೆ ಜೇನ ಪುಟ್ಟಿಯೆನೆ ಕೊರ್ವಿದ ಕೊ: ಬುಗಳಲ್ಲಿ 


ಪಕ್ಕಿವೋಲ* ಚಿಲಿಮಿಲಿಯೆಂದುವೆರ್ದ ಕೊಲೆಗಳ್ಳುಣಪಾಲಯ:ದಾಲದೊೋಳಿ 
ಯೊಳ್‌ (ಅರ೯ನೇ- 8-೩೭) : ತಲೆ ಆಗಾಗಿ(ರ್ದ) ವೆರ್ಜೇನ ಪುಟ್ಟಗಳಂ 
ತಿರ್ದ ಪುಟ್ಟಿ(ಅಟ್ಟು)ಗಳೊಳ* ಪುಟ್ಟಿ (14 ಈ. ೪೪-0): ಪುಟ್ಟು : ೧. 
ಕಲ್ಲ ಪೊಗಅಯೆೊಳಿಟ್ಟಿ ಕಾರ್ಮುಗಿಲ ಮೊಟ್ಟೆಗಳ್‌ ತಾಮೆನಿಸಿ ಪರ್ಬಿದುವು 
ಪೆರ್ಜೇನ ಪುಟ್ಟುಗಳ* (೪ಶೂಕ್ಯ: ೪-೨೭): ಹುಟ್ಟೆ: ೧. ಇಡ: ದುಆ ಹುಟ್ಟಿ ಖಂ 
ಕೆಣಕಿದಂತೆಯುಂ (ಎಳೆ. ೫1132. ಸೊರವಿ. ೧೩೩-ಓ೩; 1150); 
ನಂಯ್ದುಕೊಂಡು . - - ಜೇನ ಹುಟ್ಟಿ [ಕಾಕಾಂ. ಟಗಳ (ಬಟ, 
ಕಲಿ ತಣಿವಿನಂ ತಿಂದು ತೇಗ್ಮೀಂ€ಕ.೧.೧೨೮ ಈ). ೨. ಗೂಡ. : ವಿಷದ ಹ.ಟ್ವಿ 
ಯೊಳೆಲಗಿ ನೊಣ ಜೀವಿಸುವುದೇ (ಕುಷ್ಮಾರ್ರೋ. ೬-೪೦): ಹುಟ್ಟು: ೧. 
ಜೇನ ಹುಟ್ಟಿನ ಹುಳು: ಚೂಣಿಯ ಸೇನೆ 
ಗೀನೆಯ ಸವಣಲುಯಿತೆ ಶೌರ್ಯನಸಿರಿ ನಗೆ(ಕುವ್ಮಾಂ- 6-೩೪) ; ಕೆಟ್ಟ ಮೈ 
ಹೆ೨ಗಸನು ಬಟ್ಟೆಯಲಿ ತುಜುಚಿಯನು ಅಟ್ಟಟ್ಟೆ ಕಡಿದ ಕಡಜನ ಹುಚ್ಚನ್ನು 
ವುುಟ್ಟಬೇಡ (ಶರ್ನೂ್ಞ- ೮೩೫೦); ಆ - - 


- ಟೊ:ಗೆಯನ್ನ್ನು ಕಡಿಯುವಾಗೆ 
ತಪ್ಪಿ ನನ್ನ್ನ ಕಾಲಿಗೆ ಕೂತುಗೋಲ: ತಾಕಿತಂ (ಶ:209ಯಷ್ಯಿ ೧-೧6) . 


ಬಡಿದ ಸುತನ ಶಾನೇನು 


ಪುಟ್ಟಿ ೫೬೬೪ ಪುಟ್ಟು; 


ಪುಟ್ಟ, (ನಾ). ಬಟ್ಟೆ; ವಸ್ತ್ರ ; ಅಲ್ಲಿ ಮಹೇಶ್ವರಾಲಯದಂತೆ ಗೊರವು ... 
ಭೂಮಿ ಪರ್ವಿದಂತೆ ಸಿ:ಗೆ ಪುಟ್ಟಿಯನಳೆ ನಂತೆ ಮೊಳಗೆ ಕುರುಕಲ್ಮಿಕ್ಕುವ 
ಪಯಣದಂತಿರ್ವೀಡು (9050. 3-46 ವ); ಮೂಲಾಶ್ಟ್ರಾರಭೈ-ಧ್ವಜದ 
ಮೂಲಂ ಮೊದಲುಗೊಂಡು ತತಿ"ಪಾರ್ಶ್ವೇ- ಆ ಶಿಖೆಯಿಕ್ಕೆಲದೊಳು 
ಕ್ರಮಹೀನ॥-ಕ್ರಮದಿಂ ಕುಂದುತ್ತಂ ಬಂದು ಅಗ್ರಪೌಷ್ಟಿಕಾತ"-ಕಡೆಯ 
ಪುಟ್ಟಿಯತ್ತಣಿ:ದ (ಕ್ರಳರೇ. 09-09). [ಆ ಪುಟ್ಟಿಗೈ) 

ಪುಟ್ಟಿಕೆ 'ಪುಡಿಕೆ' ನೋ. 


ಪುಟ್ಟಿಗೆ, 'ಪುಡಿಕೆ' ನೋ. 


ಪಟ್ಟಿಗೆ, ಪುಟ್ಟಗೆ,  ಹುಟ್ಟಗೆ, ಹುಟ್ಟಿಗೆ, ಹುಟ್ಟುಗೆ (ನಾ). ೧. ಬಟ್ಟೆ; 
ಉಡಂವ ವಸ್ತ್ರ : ವಿದ್ಕುಚ್ಚೋರಂ - . - ಸ್ವಾಭಾವಿಕ ಮಪ್ಪ ಮುನ್ನಿನ 
ರೂಪಂ ಕೈಕೊ:ಡು ಪುಟ್ಟಿಗೆಯನುಟ್ಟು ಮೆಯ್ಕಂ ಪೂಸಿ ಪೂವಂ ಮುಡಿದು 
(ಕತ್ಮಾರಾ, ೧೨೩.೧); ಇಂತುಟಪ್ಪ ಮೆಯ್ವುಣ್ಣಕ್ಕಿಂತೀ ಪೂವಿನೊಳೀ ತಂಡುಗೆ 
ಯೊಳಿ: ಪುಟ್ಟಿಗೆಯೊಳ್‌ ಬೆಡಂಗುವಡೆದೆಸಿದಿರ್ಕುಂ (ಶಂಕರಾ. ೩-೪೫) 
ಪುಟ್ಟಿಗೆಯುವುಂ ಪೂವುಮಂ ತಳಿಗೆಯೊಳಿಟ್ಟುಕೊಂಡು ಪೋಪುದಂ ₹ಂಡು 
(ೀನಸ9. ೨೨೬-೧೬): ಪುಟ್ಟಗೆ : ೧. ಆದರದಿಂದಂ ಭೂಮಿ ಪೊಂ ಪುಟ್ಟಗೆ 
ಪಸು ಧನಮಂ ನೀಡುತೇ . - - ಧೆರೆಯೆಲ್ಲಂ ಮೆಚ್ಚಿ ನಿಚ್ಚಂ ಪೊಗಳಿ 
ನೆಗಟುತಂ ದೇವಲೋಕಕ್ಕೆ ವೋದಳ" (ಎಳ. 21, ಹೆಗ್ಗಡ- ೧೮-೨೬ ; 1062). 
ಹುಟ್ಟಗೆ : ೧. ಈಕೆ ಹುಟ್ಟುಗೆಟ್ಟ ಹುಟ್ಟಗೆಯಂತೆ ಹಡಣ: 
(ಕೀಲ. ೨-0೧೬ 5), ಹುಟ್ಟಿಗೆ: ೧. “ ಹುಟ್ಟಿಗೆ, ದುಗುಲಂ, 
ಪಟ್ಟಣಿಗೆ, ಉಳ್ಳುಡಿಗೆ ಈ ೪ ವಸನಕ್ಕೆ ಪೆಸಲ್‌" ” (ರಸಾ ೬೬-೩೯೨); 
ನಿನ್ನಯ ನಣ್ಣೆ ದಲೆ:ದು ತಂದ ಹುಟ್ಟಿಗೆಯಿಟ್‌ದೆ:ಟಸ್ಕೊಟಂಗಲ್‌ದಂ 
ಸೇದೆಯ ಬಾವಿಯೊ ಬಂದ ದಾವೆಯೋ (0೦೬೫ರ. ೨-000) ; ಹುಟ್ಟಿಗೆಯ 
ನಿದ್ದಂತೆ ಕೊಡು ಕೊಡು ಹುಟ್ಟಿಗೆಯನಯ್ಮುಂಗೆ ಕೊಟ್ಟೊಡೆ ಹುಟ್ಟಿ 
ಎನ್ನವು (ಪು. ೧೧-೩೩): ೨. ದೇವತೆಯ ಹರಕೆಗಾಗಿ ಉಡುಗೆಯಂತೆ 

ಸಂವ ಬೇವಿನ ಸೊಪ್ಪು : ದೇವತೆಗೆ ಹರಿಕೆ ಹೊತ್ತವರು, 
ಮುಖ್ಯವಾಗಿ ಹೆ:ಗಸರು, ಗಂಧದ ಇಲ್ಲವೆ ಬೇಎನ ಹುಟ್ಟಿಗೆಯ ಉಟ್ಟು 
ಕೊಂಡು ದರ್ಶನಕ್ಕೆ ಹೋಗುತ್ತಾರೆ (ಕಾಗೆ. 8೫೦೬) ; ಪೂಜೆಯ ಕಾಲಕ್ಕೆ 
ಹುಟ್ಟಿಗೆ ಕಟ್ಟಿಕೊಳ್ಳುವ ವಾಡಿಕೆ ಅನೇಕ ಮುನೆತನಗಳಲ್ಲಿವೆ (ಕಠಾ೯0. ೪೯): 
೩. ಬೇವಿನ ಸೊಪ್ಪಿನ ಉಡುಗೆಯನ್ನೂ ಧರಿಸುವ ಹಬ್ಬ 
ಮನೆಯಲ್ಲಿ ಹುಟ್ಟಿಗೆ ವಾಡುವುದರಿಂದ ತಮ್ಮೆಲ್ಲರನ್ನು ಕರೆದುಕೊಂಡು 
ಬರಬೇಕೆಂದು ಹಿರಿಯರು  ಕಳಿಸಿಕೊಟ್ಟೆರುವರು (ಗ್ರಾಠಾಕ. ೩೬)- 
ಹುಟ್ಟುಗೆ: ೧. “ ಹುಟ್ಟುಗೆ ವಸ್ತದೊಳ್‌ ” (೪ಕಾ. ೨೮); 
ಸಿ ಹುಟ್ಟುಗೆಯೆನೆ ಸೀರೆ” (ಕಠ. ೭೪). 

[ « ಸಂ.ಫುಟ್ಟಿಕಾ, ಘಟ್ಟಕ-/ತಮಿ. ಪಟ್ಟಕ) 
ಪುಟ್ಟಿಗೆ (ನಂ). ಆದಾಯ ; ಉತ್ಪನ್ನ (7) : ಎರಡು ಗದ್ಮಾಣಂ 
ಪೊನ್ನು ಇರ್ಪ್ವತ್ತೂಗಣ್ಣುಗಂ ಭಕ್ತಮುಂ ಇರ್ಕೋದಿ ಕೆಅ್‌ಗೋಡು 
ಪುಟ್ಟಿಗೆಯುಂ ತಸ್ಕೆ ಸೀವರಾನ್ತರಂ (ಎಳ. ೩೪1. ಗುಲ್ಮ. ೭8-9೯ : 799). 
[ಆ ಪುಟ್ಟು; * -ಗೆ] 

ಪುಟ್ಟಿ ಗೋಲ್‌ (ನಾ). ಸಣ್ಣಕೋಲಂ, ದಂಡ ು.. ಮುಜಿಕಿಯದೆ ನಮಃ 
ಶಿವಾ ಎಂಬುದೆಂದೆನುತಲೆಚ್ಚಣಸಿ ಭಸಿತದ ಪುಟ್ಟಿಗೋಲ ಳಿಂದಡಿಗಡಿಗೆ 
ಶವಿವರಿರ್ವರಂ ಚೋಳನ (ಥಕಕಂ: ೭-೬) ; ಮಿಸುನಿವೆಸದ ಪುಟ್ಟಿ 
ಗೋಲ್ಲಳಂ ಪಿಡಿದು ಜಡಿದೊಟ್ಟಜೆಯಿದಿಟ್ಟಣಿಸಿ (ಉಾಜಕೇ. ೧೩.6೩ ನ). 

(ಪುಟ್ಟಿ (೧ *-ತೆಲು. ಪೊಟ್ಟಿ ಎ ಸಣ್ಣದು) 4 ಕೋಲ್‌] 
ಪುಟ್ಟಿಸು ಹಂಟ್ಟಿಸು (ಕ್ರಿ). ೧. ಹುಟ್ಟುವಂತೆ ಮಾಡಂ; ಸೃಷ್ಟಿಸು; 
ಜನ್ಮ ಕೊಡು : ನಿನ್ನಂ ಪುಟ್ಟಿಸಿದ ಬಿದಿ ನೆಗಬಕ್ತಿಯ ಜೆಟ್ಟಿಗನೊಳ* 
ನೆರಪುಗೀಗಳರಿಕೆ:ಸರಿಯೊಳ್‌ (ಕಂಶಳಾ. ೩-೪೦) ; ನಿನ್ನನಿಂತು ಮಗುಟ್ಟುಂ 


ಮಗುಟ್ಟುಂ ಕೊಲವೇಟ್ಟು ದೆಂದು ಪೇಟಕಿನ್ನನಿದಿಂತು ಪುಟ್ಟಿ ಓದನೇ ವಿಧಿ 

ರಕ್ಕಸಿಯಂ (ದಂ. ೩೨೦) ; ಬಸನದ ಬಸದಿಂದ ಪುಟ್ಟಿಸಿದಂ ಜನೆಕನೆ 

---ಅಅನೆಂ ತಿಳಿಪುವಾ ಮಹಾತ್ಮಂ ಜನಕಂ (ಕರು. ೪-೪೨). ಪಿ. ಉಂಟು 

ಮಾಡು ; ಬರಿಸಂ ; ಒದಗಿಸು: ಉಪಚಾರದ ನುಡಿ ಸಂದೇಹ 

5 ಬುದ್ಧಿಯಂ ಪುಟ್ಟಿಸದೇ (ಉದಂಉ- ೧೩೭), ಎನಿತು ಶಕ್ತಿಯು 

ಳ್ಳೊಡವತೌಷಧಂ ತಅಜಂಟುದಲೆಯೊಳ್‌ ರೋಮುಮಂ ಬಟ್ಟಿಸಲಾಅದು 

(ಕರೋ. ೬-೬೩೩) ; ಬುಧರ್ಗ್ಗುತ್ಸವವಂಂ ಪುಟ್ಟಿಸಿದಂ (06. ೪೫. 

ಶಿರೊ. 9-90 ; 1122) ; ಪರಿಶಾಪನ ಪುಟ್ಟಿ ಪೋಗಬಂದೆಯ (ಕೋಶಕ. 

9-69). ೩. ರಚಿಸು; ನಿರ್ಮಿಸು: ಚೌಪಳಿಗಳ್‌ ಪಲವಂ ಸಮೆದಲ್ಲಿ 

10 ರತ್ನದಿಂ ಬೆರಸಿದ ಬಣ್ಣದೊಳ್‌*್‌ ಮೆಆಕಯೆ ಕಟ್ಟಿಸಿ ಪುಟ್ಟಿ೪ ರಂಗ 

ಭೂಮಿಯಂ (ರಂಕಳಿ. ೩-9). ಹುಟ್ಟಿಸು: ೧. ಏಕೆ ಹುಟ್ಟಿಸಿದೆ 

ಇಹಲೋಕದು;ಖಿಯ ಪರಲೋಕದೂರನ ಏಳೆ ಹುಟ್ಟಿಸಿದೆ (೪೫5. ೬೪); 

ದೇವ ಇಂತಹ ಬಸುಆಕೊಳೆನ್ನುವನು ನೀವು ಹುಟ್ಟಿಸಲಹುದೆ (€ತಫು- ೩0-೬೪): 

ಆ ಮಹಾಮೃತ್ಯುವನು ಹುಟ್ಟಿಸಿದಾ ವುಹಾದೇವಾದಿದೇವರು 

25 | ಕಾಮಿನಿಯ ಕಳುಹಲ್ಮೆ ಬಾರದೆನುತ್ತೆ ಬೋಧಿಸಲು (ಕುಠ್ಕಾರ್ರೋ- ೬-೩); 

ಹುಟ್ಟಿಸಿದ ದೇವ ತಾ ಹೊಣೆಗಾಣನಾಗಿರಲು ಗಟ್ಕಾಗಿ ರಕ್ಷಿಪನೊ ಇದಕ್ಕೆ 

ಸಂಶಯವಿಲ್ಲ (ಕ56.೬0-0); ಹುಟ್ಟಿಸಿದ ದೇವರು ಹುಲ್ಲು ವೆಂ:ಯಿಸುವನೇ? 

(ಗಾರ): ಪಿ. ನಾಸಿಕೇಂದ್ರಿಯ ನಿನ್ನ ತನುಗಂಧಕೆಳಸಿ ಮೇಲ್ಲೂಸಿದ 

ಪುಣಗು ಕಸ್ತೂರಿಯ ವಾಸನೆವಿಡಿಯದು ನೀನಗಲದೆ ಸಂತೋಷವ ನೆಆಕ 

೩0| ಹುಟ್ಟಿಸಿದಕೆ (ಕಂಠ. ೯-೦6) ; ಆ ಕಲ್ಲುಗಳು ನನಗೆ ಒಂದು ತೆರನಾದ... 

ಅಸಹ್ಮವನ್ನು ಹುಟ್ಟಿಸಿದುವು (ಕೆಂಗಾಳ್ಮ. 90)- 

ಪುಟ್ಟಿಸಿದರ್‌ ಹೆತ್ತವರು ; ಜನ್ಮವಿತ್ತವರು: ಪುಟ್ಟಿಸಿದರ್‌ ತಾವೆಂದು 

ಬಗೆದು ಮುದ್ದಾಡುವ ತಾಯ್ತಂದೆಗಳ ಮೊಗಮಂ ನೋಡಿ ನೆಗುಮತೆ 

ಮಂಗಂಳ್ನಗೆ ನಗುತ್ತುಂ (ತಂಂಿಕೆ- 3-0): ಹುಟ್ಟಿಸಿಕೊಳ್ಳು. ಎ ೧. ನಿರ್ಮಿಸಿ 

28 ಕೊಳ್ಳು; ಹುಟ್ಟುವಂತೆ ಮಾಡಿಕೊಳ್ಳು : ಉತ್ಪತ್ತಿಕಾರಣದ ಒಡೆಯ 

ನಾದಡೆ ಶಿರಸುವಂ ತಾನೊಡನೆ ಹುಟ್ಟಿಸಿಕೊಳ್ಳನೇ (03ತ್ಯ. 6೪-4). 

೨. ಇಲ್ಲದುದನ್ನು ಸೃಷ್ಟಿಸು; ಕಲ್ಪಿಸು ; ಬನಾವಟೆ ವಾಡು : 

ಅವನು ಹೇಳುವುದನ್ನು ನಂಬುವಿರಾ ? ಎಲ್ಲ ಹುಟ್ಟಿಸಿಕೊಂಡು ಹೇಳು 
ತ್ತಾನೆ (ಕರಿ). [ಪಟ್ಟು * - ಇಸ್ಕೂ] 

30 | ಪುಟ್ಟಿ ಹಣ್ಣು (ನಾ). ಸವತೆ ಜಾತಿಗೆ ಸೇರಿದ ಒಂದು ಬಗೆಯ ಹಣ್ಣು; 

ಕೆಕ್ಕರ ಹಣ್ಣು ; ಕೆಕ್ಕರಿಕೆ: ($)- [ಪಟ್ಟೆ 4 ಹಣ್ಣು (ಎ ಪಣ್ಣ)) 

ಪುಟ್ಟು. ಹಟ್ಟು, (ಕ್ರಿ). ೧. ಜನ್ಮ ತಾಳು; ಜನಿಸು ; ಜನ್ಮಿಸಂ ; 

“ಪುಟ್ಟು__ಉತ್ಪತಾ, ದಾರುಹಸ್ತೇ (ಚ ದೋಣಿ ನಡೆಯಿಸುವ ವಂರಗೈ)” 

(ಕುಂ): ಇದೊನ್‌ ಕೆಡಿಸಿದೊನ್‌ ಪಣ್ಚಮಹಾಪಾತಕನಕ್ಕು ತನೊಕ್ಕಲು 

85 | ಳ್‌ ಪೊಪ್ತಿ ಮಕ್ಕಳ್ಳುಟ್ಟದೆ ಕೆಡುಗ (ಎಳ: 111, ಮೈಸೂರು.38-30; ಸು.740); 

` ನೆಟ್ಟನೆ ತಾಂ ಸವಿಯೊಳೊಂದಿರೆ ಭೊೋ:ಜನಮತಾನಟ್ಟು ಬಡಿಸು ನಾಮಜ್‌ಯ 

ದೆನಸುಂ ಸವಿಯಂ ಪುಟ್ಟಿದಾರುಮಜ್‌ಯದದಣಅ ವೆಸರೊಳಟ್ಟುದಂ ಪೇಜ್‌ 

ಕೇಳ್ಲೆನೆಂದಆಯೆಂ (ಕರಾ. ೨-೦೪೭); ಚಿಃ ಸತ್ತರೇಂ ಪುಟ್ಟರೆ 

ಪೊಜವಂಡು ನೀಂ ಕೈದುಗೊಳಿ್‌ (ಗಂಯು.೬-೦೩)- ೨. ಬೆಳೆ ; ಮೂಡು: 

40 ಚರಿಪಾರಣ್ಯದ ಪಕ್ಷಿಗೊಂದು ತರು ಗೊಡ್ಡಾಗಲ* ಫಲಂ ಶೀವಿದಾ ಮರೆಗಳ* 

ಪುಟ್ಟವೆ (ಸೋಹೀಕ. ೨೬). ೩. ಉಂಟಾಗಂ; ಒದಗು; ಉತ್ಪನ್ನವಾಗು: 

ಶಂಕೆ ಪುಟ್ಟಿದುದೀಗಳ" (ಕಾದಂಕೂ. 9೩೦); ಎರಡು ಪದಂಗಳ ನಡುವೆ 

ಬೇಣಕೊಂದು ದುಷ್ಕೃತೀಶಿ ಪುಟ್ಟುವೊಡೆ ಸಂಧಿಯಂ ಮಾಡಲಂಗದು (ಕರರ. 

೬೨-ಕೃತ್ತಿ); ನಿಟ್ಟಿಸಲು... ಪುಟ್ಟಿತು ಗದ್ದದ ಮೇಯ" ರಬುಮ್ಮನ್ಮಿ ರಭುಮ್ಮೆಂದು 

46| ತಟ್ಟಿತು ಮನೆ ಮೂರ್ಛೆ ರಶಿಗೆ (ಮೋಹಕ. 00-93). ಹೆಟ್ಟು: ೧. 

ಹೆಂಡಿರೊಳ್‌ ಮುನೆಗೊರ್ವ್ವರುದಾರೆಯರಣ್ಣ ಹುಟ್ಟರೇ (ಎಳ. ೪1೫, ಶನರೊ. 


ಪುಟ್ಟು, 


೬೪೪; 1113 1); ಮುತ್ತು ನೀರಲಿ ಹುಟ್ಟಿ ಮತ್ತೆ ನೀರಪ್ಪುದೆ (ಇತರ: 
೩೬೭); ರಾಜಶುಲದಲಿ ಹುಟ್ಟಿದರೆ ಕೆಲರೀಸು ಚಪಳತೆ ಯಾರಿಗುಂಟು 
(ಕುಠ್ಮಾಕ್ರೋ. 5-೬9); ಹುಟ್ಟುತ್ತಾ ತಮ್ಮ, ಬೆಳೆದಂತೆ ದಾಯಾದಿ (ಗಾರ). 
೩. ಅವೂರಲು ಹುಟ್ಟಿದ ಫಲದೆಬ್ಲವಂ ಸಕಳೂಯ ಸಹಿತ ತ್ರಿಭಾಗಂಮಾಡಿದ 
ಲ್ಲಿಯ ದೇವರ್ಗ್ಗೊಂದು ಭಾಗ . - . ನಡೆಯಿಸುವರು (ಸೌಲ. 1x1; 
38೪-೬೯; 1149); ನಿಟ್ಟಿಸಿ ನೋಡಿದ ಪೆಣ್ಣೆ ದಶಾವಸ್ಥೆ ಹುಟ್ಟುವುದು (ಕಂತ. 
೪-೪೪): ಲವಲವಿಕೆ ಅವನಲ್ಲಿ ಹುಟ್ಟಿತು (ಕುಡಿನಯಿ. ಇ-೬೦)- 

. ಹುಟ್ಟಲಲ್ಲವ್ನೌಸು-ಕೆ೧ಲ್ಲು; ಸಾಯಿಸಂ : ನೀನು ಹೀಗೆ ತೊಂದರೆ 
ಕೊಡುತ್ತಿದ್ದರೆ ನಿನ್ನನ್ನು ಹುಟ್ಟಲಿಲ್ಲವೆನ್ನಿಸಬಿಡುತ್ತೇನೆ (6). ಹುಟ್ಟದ 
ದಿನ «೧. ಜನ್ಮದಿನ : ಶ್ರಾವಣಬಹುಳಅಷ್ಟಮಿ ಶ್ರೀಕೃಷ್ಣನ ಹುಟ್ಟಿದ 
ದಿನ (ಊಂ). ವಿ. (ಆಲಂ) ಅತ್ಯಂತ ಕಷ್ಟದ ಸಂದರ್ಭ; ಇಕ್ಕಟ್ಟು: 
ಮುಂದೆ ಮಡು ಹಿಂದೆ ತಗರಾಯೆರಡಅಕಿಡೆಯಲ್ಲಿ ನಿಂದು ನಿಕ್ತರಿಸ 
ಬಹುದೇ ಅದು ನಿಮಿತ್ತವೆಮಗಿಂದು ಹುಟ್ಟಿದ ದಿನಂ ಬಂದಿತೆಂದಾ ಜನಂ 
ತಳ್ಳೆಂಕಗೊಂಡುದು (ಕಮ್ಮು೪ೌ. ೬-೨೦)- ಹುಟ್ಟಿದ ಹಬ್ಬ. ೧. ಜನ್ಮದಿನ ು 
ಮಗುವಿನ ಹುಟ್ಟಿದ ಹಬ್ಬವನ್ನು ಅವರು ಸಡಗರದಿಂದ ವತುಡಿದರು (69), 
ಪಿ. (ಆಲಂ) ಶಾಸ್ತಿ: ಅಮ್ಮನಿಗೆ ಹೇಳಿ ನಿನಗೆ ಹುಟ್ಟಿದ ಹಬ್ಬ ವತಡಿಸು 
ತ್ತೇನೆ (ಕೂ9). 

[ದೇ. ॥ ತಮಿ. ಪೊಟೆ: ಮಲ. ಪೊಡಿ; ತುಳು. ತೆಲು. ಪುಟ್ಟು; 
ಕೊಡ. ಕೋಲಾ. ನಾಯ್ಕ. ಗೊಂಡಿ. ಪುಟ್ಟ್‌: ತೊದ. ಪುಟ್‌) 
ಪುಟ್ಟು. ಹುಟ್ಟು (ನಾ). ೧. ಹುಟ್ಟುವಿಕೆ; ಉದ್ಭವ ; ಜನನೆ: ಸುವುಂ 
ಪುಟ್ಟುಮದಿಲ್ಲದನಾದನವಂ ದೇವನಾತನೆಂದುದೆ ತತ್ತ್ವಂ (ತುತಠಂ. ೧೨೦-8); 
ದೇವಿ ತ್ವತ್ರ್ರಿದಪಂಕೇಜಮನನವರತಂ ಧ್ಯಾನಿಸುತ್ತಿರ್ಪ ಭಕ್ತರ ಸಾವು 


೫೬೬೫ 


ಪುಟ್ಟೆಂಬ `ವಿದ್ಯಾದ್ವಯಮನಜಯದಿರ್ಪರ್‌ (ಉಶ್ಕಟ. ೩-೪೬); ಸಿರಿ]: 


ಬಡತನಕ್ಕೆ ಪುಟ್ಟುಂ ಮರಣಕ್ಕೆ . . . ಯೌವನಮದು ಮುಪ್ರಿಂಗುರು 
ಕಾರಣಂ (೫ರತ್ಯ. ೫-93). ೨. ಬದುಕು; ಜೀವನ : ಕಾದಂಬರೀ 
ದೇವಿಯ ಚರಣೋಪಾಸನಸೌಖ್ಯವದೆೊಡೆನೆಗಾದತ್ತಿಲ್ಲಮಾ ಪುಟ್ಟಿನೊಳ್‌ 
(ವಂ. ೩೬೭); ವೆಟ್ಟಿಂದು ಸಫಲಮಾದುದು (6250. 8-4). ೩. 
ಹುಟಂ್ಬವ ಸ್ಮಳ, ನೆಲೆ; ತವರು ; ನರಕದ ನೆಲೆ ವೇಸಿಕೆಗಳ ಕರು 
ಮಸಣದ ಪುಟ್ಟು ಪಾಖದೆಕ್‌ ' ಪುತಕದಾಗರಮುದು ನೆನೆವರ್ಗೆ ಭಯಂಕರ 
ವತಿಪಾಪಕರಮಾದುದುದ್ದೇಗಕರಂ (ಉರಂಳು. ೭೪೬) - ಹುಟ್ಟು : ೧. 
ಮಂಡೆ ಬೋಳಾದೊಡೇನೊ ಹುಟ್ಟು ದೋಳಾಗದಸ್ನಕ್ಕರ (ಆರತ. ೯-೦೫); 
ನಿವಾತಕವಚರ ಥೆಟ್ಟು ಹುಡಿಹುಡಿಯಾಯ್ಡು ದನುಜರ ಹುಟ್ಟುವುರಿದುದು 
(ಕುವ. ೧೨-೫9); ಅವೃಕ್ತವಾಗಿದ್ದ ಆತ್ಮ ದೇಹಸ್ಮವಾಗಿ ವ್ಯಕ್ತವಾಗು 
ವುದು ಹುಟ್ಟು (ಜಕರ. ೧೮೪). ೪. ವೇಷ; ಇರಸರಿಕೆ :. ನಿನ್ನ ಹುಟ್ಟೂ 
ನೋಡಲಾರೆ (6). ೫. ಹುಟ್ಟುವಳಿ; ಆದಾಯ ; ಉತ್ಪನ್ನ: 
ಗಡಿ ನಿಡಿ ಹುಟ್ಟು ಕಟ್ಟಳೆಯ ವಿವರ (4. 12-11. ೪೭-೧೦ ; 
1458), ಅದರಲ್ಲಿ ಒಂದು ಸರವನ್ನು ಇಟ್ಟುಕೊಳ್ಳುವ. ಉಳಿದವುಗಳನ್ನು 


ವಾರಿ ಹಣ ಬಡ್ಡಿಗೆ ಕೊಟ್ಟರೆ ಅಷ್ಟಾದರೂ ಹುಟ್ಟು ಬಂದೀತು 
(ಮುಂಗಾರು. ೬೦). 
ಪುಟ್ಟುಪವುಟ್ಟು” (ದ್ವಿರಂಕ್ತಿ) ; ಮುಂಬರಿದನನುಸರಿಸುತಾ - . , 


ಪ್ರುಟ್ಟುವುಟ್ಟಂ ಬಿಡದೆ ಬೆಂಬತ್ತುವಾ ದಿವ್ಮಸಂಶ-ಯದ ಛಂಯಹಶಕುನ 
ಸುಜ್ಜೆಯೋಲ* (ಕ್ರೀಕಾರಾ. ೪-೮). ಹುಟ್ಟು ಇಲ್ಲದಂತೆ ಮಾಡು ಎ 
ಸಾಯಿಸು ;: ಉಗ್ರಬಾಹುಎನ ಹುಟ್ಟು ಇಲ್ಲದಂತೆ ಮಾಡಿ ಬಂದ 
ವುಜಾನುಭಾವ ನೀನಜ್ಞವೇ (ಹೌಗಂಂ. 329೬-೦೨). 

( “ಪಟ್ಟು-/ತೆಲು. ಪುಟ್ಟು ; ಕೊಡ. ಪುಟ್ಟ್‌ ; ತೊದ. ಉಟ್‌ ) 
ಪುಟ್ಟು. ಹುಟ್ಟು (ನಾ). ೧. ಮರದ ಸವುಟು ; ದಾರು : ಪುಟ್ಟುಳ್ಳಂತೆ 


468 


ಪುಟ್ಟುಂಗುರುಡಿ 


ಕಯ್‌ ಬೇಗುಮೇ (ತಿಕ. ೩-೩೩); ಪುಟ್ಟಂ ಸಟ್ಟುಗಮ£ ಕೆ.2ಂಡಟನ್ಬಿ 
ಆ ಬೋನವಿುಟ್ಟ್ಟು ಬಂದೆಯೊ (ಗರಾಡು. ೩-೩೬): ಪುಟ್ಟೈರ್ದಂತೆ ಕೆಯ್‌ 
ಬೇಯಲೇಕೆಯೊ (ಶಾರ್ಶೃತ್ರಿ. «-9).- ೨. ನಾವೆಯನ್ನು ನಡೆಸುವ 
ಕೋಲು: “ಪುಟ್ಟು-ಉತ್ಪತಳ್ತಿ, ದಾರುಹಸ್ತೇ ಚ (ದೋಣಿ ನಡೆಯಿ 
ಸುವ ಮರಗೈ)” (ಕರ:ರಾ); ನೆರೆದು ನಿಶಾಟರೆಲ್ಪುಟನಿಯೆ೨ ತಿಂದ ಗಜಂ 
ಗಳೆ ನಾವೆಯಾಗೆ ಪುಲ್ಮಶುಳ ಕುಟುಂಬವಂಂ ವೆಣದ ಕೆ ಗಳೆ ಪುಟ್ಟುಗಳಾಗೆ 
» * * ನೆತ್ತರ ತೊಲಿ ಯ ಮರುಳ್ಳೋತಹಿ ಪಾಯಿಸುತಿರ್ದುವು ಯತುದ್ಧ 
ಭೂಮಿಯೊಳ್‌ (ಕಂಂರೂ: ೦೩-೬೬); ಗುಡಿಲಂತೆ ಬಾಗಿದ ಬೆನ್ನುಂ ಫಟ್ಟ 
ನಂತೆ ಬೆರಲ್ಗಳಿಲ್ಲವ ತಳಮಂಂ (ರರ್ಶಾನ್ಮ - ೪-೩೨); ಓರ್ವಂಬಿಗಪುತ್ರಿ ಕನ್ನಿಕೆ 
ಯರಲ್‌ 'ಕಂಡಾಕೆಯಂ ಬೆಳಗದಿ೨ ಕರೆದೀ ನಾವೆಗೆ ವುಟ್ಟನಿಕ್ಕುವದೆನಲ್ಲಿ 
(ರತ. ೭-೨೩). "ನೀರ್ವುಟಬ್ಬಿ' ಪರಾ. ಹುಟ್ಟು : ೧. ಅಡಗನಾಲಿದು 
ಕೆದಜ ರಕಂತವ ತುಡುಕಿ ಚೆಲ್ಲುವ ಕರಿಯ ಬರಿಕೈ ಬಿಡಿಸಿದವು ಹುಟ್ಟಾಗಿ 
ಯುಮಂಂಜನ ವಂಗ್ರಹಕೆ (ಕುರ್ಮಾ 9-63) ; ಶಿವನು ಜಂಗಮವಾಗಿ 
ಭಿಕ್ಷಕ್ಕೆ ಬಂದು ಹರಿ ಎನ್ನಲೊಡನೆ ಹರನ ಬಾಯ ಹುಟ್ಟಿನಲ್ಲಿ ತಿವಿದಳು 
(ಈಶರ. ೦೮-೧೬); ಹುಟ್ಟು ಇರುವಾಗ ಕೈ ಸುಟ್ಟುಕೊಳ್ಳಬೇಕೆ? (ಗಾರಿ). 
೨. “ಅರಿತ್ರಂ. ಕೇನಿಪಾತಕಃ-ಈ ೨ ನಾವೆ ನಡಸುವ ಹುಟ್ಟಿನ ಹೆಸರು” 
(ಕೌಕಕಾ- ೧೦೦); ಹಟುಗೊೋಲನೆ ಹಣ್‌ದು ಹುಟ್ಟ ಮುಜಾದು . . - 
ಕೇಲ್‌ ಬತ್ತಿ ಮೆಯ್ಮೂಆ್‌ದಲ್ಲದೆ ಆ ಮಹಾಘನವ ಕನಣದಾರದು (66ಗತ- 
೪: ೬೩-೩೩); ರತ್ನದಿಂ ನಿರ್ಮಿತವಾದ ನೀರು ತೆಗೆಯುವ ಹುಟ್ಟುಗಳಂ 
ಹಿಡಿದು (29ಗೂರಿ: ೦೦೦-೧೬); ಗಾಳಿಗೆಷ್ಟು ಹರಿದೀತು ಹಾಹೆ ಹುಟ್ಟಿಲ್ಲದಾಗೆ 


ಹಡಗ? (ಆರಳು. ೪೦೯-೨): 


ಪುಟ್ಟು 
ಪುಟ್ಟುಂಗವಿ, ಹುಟ್ಟುಕವಿ (ನಾ). ಹುಟ್ಟಿನಿಂದಲೇ ಕವಿಯಾದವನು; 


“ಪುಟ್ಟಿ” ನೋ. 


ಆಜನ್ಮಕವಿ : ನರನ ತೊಡರ ಕಲೆಗಳೆಲ್ಲಂ ಬಳಿಯವಿಖಾ ಭುವನಂ ಪಡೆಯು 
ತ್ರಿರ್ಪದು ಪುಟ್ಟುಂಗವಿಗಳನೇ ಆಯೆಡೆ ಕವಿಶಾಸ್ವರ್ನಮಾಗಲೆವೇಳ್ಮುಂ 
(ತಂತಶ. ಇ-6)- ಹುಟ್ಟುಕವಿ : ಆ ಹುಟ್ಟುಕವಿ --- ಸರಸ್ವತೀಪ್ರಸಾದದ 
ವೂರ್ಣರಮಣೀಯತೆಯನ್ನು ಸಹೃದಯರಿಗೆ ಅನುಭವ ಮಾಡಿಸ 
ಬಿಟ್ಟಿರುವರು (1.೫. xx ಬೀ) [ ಪುಟ್ಟು 3- ಕಷ್ಕಿ) 


ಪುಟ್ಟು ್ಸಿಂಗುರುಡ, ಪುಟ್ಟುಗುರುಡ, ಹುಟಂ್ಬಕುರುಡ, ಹುಟ್ಟುಗುರುಡ 


(ನಾ). ಹುಟ್ಟಿನಿಂದಲೇ ಕುರುಡನಾದವನಂ ; ಜನ್ಮಾಂಧ : 
ಪುಟ್ಮುಂಗುರುಡಂ ಕಾಣ್ಬ ನೆ ಬಟ್ಟೆ ಹೈಯುನಮಳಾಕ್ಷನಂತೆ (ಅರರೇ. 9288) : 
ಪುಟ್ಟುಂಗುರುಡನಂಧಘರದ ನಟ್ಟಿರುಳು ನೆಟ್ಟನೆ ಕಂಡನೆ೨ಬಂತೆ (340ರ. 
ಇ) ಆ ಸೂದ್‌ ಪತಿಯಾದ: ... ಧೃತರಾಷ್ಟ್ರನೆಂಬ ಪುಟ್ಟುಂಗುರುಡಂ 
(ಚತ. ೬-೦೬). ಪುಟ್ಟುಗುರುಡ ; ಪುಟ್ಟುಗುರುಡನಂಶೇನುಮಂ 
ಈಣದೆ (ರರ್ಯಾಕ್ಕು- ೨-೦೩೩) ; ಲಕ್ಷಿಸೈ ಕಂಡು ಕಾಣದ ಪುಟ್ಟುಗುರುಡರಂ 
ರಕ್ಷಿಸ ಕೇಳ್ದು ಕೇಳದ ಮೂರ್ಹಬಧಿರರಂ (ಭ್ರ. ೨೦-೩೩). ಹುಟ್ಟು ¥ 
ಕುರುಡ : ಶಿವಶಿವೂ ದತ್ತ್ನ್ತಾಪಹಾರದ ತವಕದಲಿ ನಿಜಬಂಧುವರ್ಗವ 
ಸವಾ ಸೆಳೆದೆವು ಹುಟ್ಟುಕುರುಡನ ಕೈಯ ಕೋಲುಗಳೆ (ತಿಕ್ಮುಾಂ. ೧-೭) ; 
ಅಂತ:0ಗದಲ್ಲಿ ಹರಿಯ ಕಾಣದವ ಹುಟ್ಟುಕುರುಡನೋ (ಕರು. 00೬) - 
ಹುಟ್ಟುಗುರುಡ : ಹುಟ್ಟುಗುರುಡನ ಕಯ್ಗೆ ಕೋಲ ಕೊಟ್ಟು ನಡೆಸು 
ವಂತೆ ನಡೆಸಯ್ಕಾ ಎನ್ನಾ (೨85. ೨೬೫); ಈಗ ನಿಮ್ಮ ಕೃಪಾವಲೋಕದಿ 
ಹುಟ್ಟುಗುರುಡಂಗೆ ಆಗಳಲರವೆ ದೃಷ್ಟಿಗಳು (ಅತ್ರ. ೪೬-೬೩)- 
[ಪಟು ಕುರುಡ] 


ಪುಟ್ಟುಂಗುರುಡಿ, ಹುಟ್ಟುಕುರಂಡಿ (ನಾ). ಹುಟ್ಟಿನಿಂದಲೇ ಕುರ:ಡಿ 


ಯಾದವಳಂ ; ಜನ್ಮಾಂಧೆ : ಮಗಳ್‌ ದುರೂಪೆ ದುರ್ವರ್ಣೆ . 
ಪುಟ್ಟುಂಗುರುಡಿ ಪೊಲಶಿಯಾಗಿ ಪುಟ್ಟಿ (ರಜ್ಮಾಕಾ. 4-೬)- ಹುಟ್ಟುಕುರುಡಿ | 


ಪುಟ್ಟುಗಣಿ 


ಅವಳೊಬ್ಬಳು ಹುಟ್ಟುಕುರುಡಿ (ರೊಡ). [ಪಟ್ಟು ಕುರಂಡಿ] 
ಪುಟ್ಟುಗಣಿ (ನಾ). ಮೂಲನೆಲೆ, -ಸ್ಮಾನ: ಕನ್ನಡದ ಫುಟ್ಟುಗಣಿ [ಶಾಣಾಂ. 
ಪಟ್ಟಗುಣಿ, ಪಟ್ಟುಗುಣಿ) ಎನ್ನದೀ ಕೃತಿಯನಿಳಿಪನ್ನರನೆ ಬಿದಿ 
, ಮುನ್ನ ಚಿನ್ನೊಳಿರ್ದಲೆಯದಿರನು (೩ನ. ೦-೨೩). [ಪೆಟ್ಟು ಕಣಿ] 
ಪುಟ್ಟುಗುರುಡ "ಪುಟ್ಟುಂಗುರುಡ' ನೋ. 
ಪುಟ್ಟುಗೆ (ನಾ). ಹುಟ್ಟುವಿಕೆ ; ಜನನ ; ದೋಷಸಂಭವ॥- -ದೋಷದ 
ಪುಟ್ಟುಗೆ (ನೀತಿನಾ. ೯೪-೦೦೭) ; ಸ್ಮರಪರಿತಾಪದಿ: ನೆಚಿಕಿ ಮರುಳ್ತನದಿಂದಜ 
ತಾತನೆನ್ನೊಳಂ ಬೆರಸಿದನಿ: ವಧೂಭವದ ಪುಟ್ಟುಗೆ ಪೊಲ್ಗೆನುಶಿಲ್ಲಿ 
ರಾಗದೊಳ್‌ ನಿರುಪಮುನಪ್ಪ ಮಂಗವಿಭುವಾದೊ ಭಾರಶಿ (ಎನುದ. ೦೩-೨)- 


[ಪುಟ್ಟು * -ಗೆ] 10 
ಪುಟ್ಟುವೆಟ್ಟು (ನಾ). ಸೂರ್ಯನು ಮೂಡುವ ಪರ್ವತ; ಉದ 
ಯಾದ್ರಿ : ಕಟ್ಟಿನಿಯಳ ಮುದ್ದುಸುರೆಂತಂತೆಲರ್ವಟ್ಟೆಯನೆಯ್ದಲ್‌ 


ಪುಟ್ಟುವೆಟ್ಟನಡರ್ವಿನಿಗದಿರೆಂಶಂತೆ , .. ಈ ಕೃಶಿ ಚತುರರ ಬಗೆಗೀಗೊಗಂ 
ವಿಗೆಯ: (ಉದ್ಮರೇ. ೦-೨೪). [ಪುಟ್ಟ್ಮು-ಬೆಟ್ಟ್ಟು (ಬೆಟ್ಟ) 

ಪುಟ್ಟುಹ, ಹುಟ್ಟುಹ (ನಾ). ಜನನ; ಜನ್ಮ: (ಕಾಕಕಾ. $)- ಹುಟ್ಟುಹ : 
ಮರಳಿಮುರಳಿ ಹುಟ್ಟುಹ (ವಾನಾರ. ಕಿ. ೦೦೪ ಟೀಕು). 

[ಪೆಟ್ಟಿ * -ಹ್ಮ (ಎ - ಪೃ] 

ಪುಠಾಣಿ, ಪುಟುಣ್ಣಿ, ಪುಟ್ಟಣೆ (ನಾ)- ೧. ನೀರಿನಲ್ಲಿ ನೆನೆಸಿ ಹುರಿದ 
ಕಡಲೆ; ಹುರಿಗಡಲೆ: ಹಸೀಕಡ್ಲಿ ಫಕ್ತ ಪುಠಾಣಿ ಮಾಡುವದರ 
ಸಲುವಾಗಿ ಜಾತ್ರಿ ಹಂಗಾಮಿನಲ್ಲಿ ಸ್ವಲ್ಪ ಖರ್ಚು ಆಗುತ್ತಿರುತ್ತದೆ 
(ಮುಂವವ್ಯಾ. ೨68) ; ಕೊನೆಗೆ ಮಂಡಕ್ಕಿ ಪುಠಾಣಿಗಳಿಂದ ಮಧ್ಯಾಹ್ನ 
ನೀಗಿಸುತ್ತು ಕಟ್ಟಕಡೆಗೆ ಆಖಂಡನಿರಾಹಾರವ್ರತವೇ . . - ಘಟೆಸಹತ್ತಿತ್ತು 
(ಕೋಕೀವ, ೩). ಪುಟಾಣ್ಣಿ: ೧. ತೆಂಗಿನಕಾಯಿ ಚಟ್ನಿ ಮಾಡುವಾಗ 
ಸ್ವಲ್ಪ ಪುಟಾಣಿಯನ್ನು ಹಾಕಿದರೆ ಚೆನ್ನಾಗಿರುತ್ತದೆ (60). ೨. ಬಟ್ಟೆಯ 
ಮೇಲೆ ಕಡಲೆಯಾಕಾರದಲ್ಲಿ ನೇಯ್ದಿರಂವ ನೇಯ್ಗೆ : ಅವಳು 
ಪಟಾಣಿ ಸೀರೆ ಉಟ್ಟಿದ್ದಾಳೆ (63)-ಪುಟ್ಟಣೆ: ೨. ಬಟ್ಟಕುಚೆಯೊರ್ವ ಸತಿ 
ಪುಟ್ಟಿಣೆಯ ರವಿಕೆಯನು ತೊಟ್ಟು ಶಾಲಿನೊಳವಳು ಪಟ್ಟೆಸೀರೆಯನಂ 
ಪೊದೆದ: ಬೆನ್ನೊಳು ನೃಪನ ಮುದವ ನೋಡುವ ಭರದಿ ವದಗಿ ಮಾರ್ಗದಿ 
ಬರಲು ( ಹಮತ. ೨೪೩): 

ಪುಠಾಣಿ ತಿಂದು ಬಿಡು - (ಆಲಂ) ಆಸೆಯನ್ನು ಬಿಡು ; ಊರು 
ಬಿಟ್ಟು ಹೋದ ಉಡಾಳ ತಮ್ಮನು ತಮ್ಮ ಪಾಲಿಗೆ ಸತ್ತನೆಂದು ಅವರಿಬ್ಬರೂ 
ದಂಪತಿಸಳು ಪುಠಣಣೆ ಶಿಂದು ಬಿಟ್ಟಿದ್ದರೆ (ರೆಟ್ಮಿಹೊ. ೪೩)- 
[೯-ವಮುರಾ. ಫುಟ:ಣಾ) 

ಪುಡಪುಡ (ನಂ). ಸುಡುವುದನ್ನು ಸೂಚಿಸುವ ಒಂದು ಅನುಕರಣಪದ: 
"ಪುಡಪ್ರಡನೆ' ಪರಾ: 

ಪುಡಪುಡನೆ (ಅ). ಪುಡಪುಡ ಎಂದು : ಸಂಗತಧೂಮಾವಳಿಯನಿಭಂಗಳೆ 
ಗೆತ್ತೊಳಟಾ ಪಾಯ್ದು ಮೊಗೆ ಪುಗೆ' ಕಣ್ಣಂ ಸಿಂಗಂಗಳಳುರೆ ಗರ್ಜಿಸಿ ಲಂಗಿ೩ 
ಪುಡಪುಡನೆ ಪುಲಿ ಸತ್ತುವು ಪಲವುಂ (ಶಂಶನಾ- 8-೪೨). 

[ಪುಡಪುಡ 4 - ಅನೆ] 

ಪ್ರಡವಿ "ಪೃಥುವಿ? ನೋ. 

ಪುಡವಿಪ ೇಪೊಸವಿಪ' ನೋ. 

ಪುಡಾರಿ /ಪುಢಾರಿ' ನೋ. 

ಪುಡಿ, ಹುಡಿ (ನಾ). ೧. ಹಿಟ್ಟು; ಚೂರ್ಣ : ಬದ್ದ ವಣದ ಪುಡಿವೊಲ್‌ 
ಬೆನ್ನೊಳ್‌ ಬಿಡದಲುಗೆ ಕುಸುಮಕುಳರಜಂ (ರಿತ. ೭-೭೩) : ಪುಡಿಯ 
ಕತ್ತರಿ ಕುಂಕುಪುಕಪ್ಪುರವುಡಿ ಬಿಡುಮುತ್ತು ವತಾಣಿಕದೊಡನೆ ಹಿಡಿಹೊನ್ನ 
ಸೂಜಿಯ ಬಿಟ್ಟರಿಕ್ಕೆಲದಂಗಡಿಗರತಿ:ವಮೋದದಲಿ (ನೋತತ. ೪೨-೨೮); 


20 


30 


35 


40 


46 


೫೬೬೬ 


- (ಶಂಪರಾ. ೪೨-6೭ರ); 


ಪುಡಿ 


ಡಿ.ಡಿ.ಟಿ. ಡಬ್ಬಿಯಿಂದ ಪುಡಿಯನ್ನು ಸುತ್ತಲೂ ಚಿಮುಕಿಸಿ... ಮೈಯನ್ನು 
ಚಾಚಿದೆನು (ಕಂ0ಕು, ೪6). ೨. ರವೆಯಂತೆ ತರಿತರಿಯಾದ ಹಿಟ್ಟು; ತರಿ: 
ಕಂಡಿಬಿದಿರ ಕುಡಿಯ ಮಾವಿನ ವಿಡಿಯ ಮಾಶುಡಿನ ಮೆಣಸುಗಡಲೆಯ 
ಪುಡಿ[ಶಾಕಾಂ.9)ಯೊಳಡಸಿದಲ್ಲವಲ್ಲಣಿಗೆಯ ಚಕ್ಕಣಂಗಳಂ ಸವಿಸಎದು 
ಕುಂಕುಮದ ಕತ್ತುರಿಯ ಪು್ರಡಿಯಂ ಕನಕದ ಪುಡಿ 
ಯಿನಾದ ಪಿಷ್ಸಾತತಮಂ ಬಿಂಕದೆ ಕೆದಜ*ಸುತಂ ನಡೆವಂ ಕಮುಠಂ (ಶಾರ್ಕೇಕಿ- 
೩-೩0); ಘಟ್ಟಿಮೆಣಸುಳ್ಳಿ ಮೊದಲಾದ ಸಂಭಾರಗಳನಿಟ್ಟು ತಾಳಿಸಿದ ಪುಡಿ 


i ಗಳನದ[ಜಕ್ಕೊ]ಳು ತುಂಬಲಿಟ್ಟು (ಸೂಶಕಾ. ೪೧೯). ೩. ಸಣ್ಣಮರಳಿನಂತೆ 


(ಉದುರಾಗಿರುವ) ವಂಣ್ಣು : ಏಗೆಯ್ದುಂ ಪರೆದ ಪುಡಿಯೆಲ್ಲಮಂ ನೀರ್‌ 
ನೆರೆದು ಕೆಸರ್ಮಾಡದನ್ನೆಗಂ ನೆಲಸುಗುಮೇ (ಕ0ರಾ. ೩-೧೩೦); ಆ ಬಾಲೆ 
ಕಾಯ್ದ ಪುಡಿಯೊಳಗೆ ಬಿಸುಟ್ಟೆಳವಾಟಕಿಯಂತೆ ಬೇಟದೆೊಳ್‌ 
ಮವ್ಮುಲಮಲುಗುತ್ತಿರ್ದ೪" (ಕಂಶಳಾ. ೨-೧೦೪); ದ್ರುಪದಾತ್ಮಜುತನೋ 
ವದೆ ಪುಡಿಯೊಳ್‌ ಪೊರೆಳ್ವಿ ತಲೆಯಂ ತೆಗೆವಲ್ಲಿ ಪಿನಾಕವೆತ್ತವೋದುದೊ 
(ಗರಾಯು, ೪-೩೦); ಪುಡಿಯೊಳಗೆ ಪುಡಿಯ ಪುಡಿಯಾದೆನ್‌" ನಾಣ ನುಡಿ 
ಯಾದೆನ್‌ (ಅಕ್ಕತ್ಕಾ. ೧೭-೩೬೭). ೪. ನಸ್ಯ: ಬೀಡಿ ಕಟ್ಟುವವನೂ 
ಪುಡಿ (ನಸ್ಮ) ಸೇದುವನು (ಶಾವಾದ. ೧೦೭. ೫. ಹೊಗೆಸೊಪ್ಪು : 
ಪುಡಿ ಕುಟ್ಟುವವನೂ ಬೀಡಿ ಬೇಡುವನು (ಠೂನಾದ. ೧೭):: ಹುಡಿ: ೧. 
ಕರಿಬೇವು ಬಡಗಸಂಡಗೆಯಿಂಗು ಕಡಲೆಎಟ್ಟರಿಸಿನದ ಹುಡಿ 
ಮೆಂತೆಯದ ಚೂರ್ಣ ಹಪ್ಪಳಂ ಸಂಭಾರವಸ್ತುವಹವ (ಸೂಕಕಾ. ೪-೦): 
೩. ಎನ್ನಿಂದಲೆ ಆಯಿತ್ತು ಎನ್ನಿಂದಲೆ ಹೋಯಿತ್ತು ಎಂಬವನ ಬಾಯಲ್ಲಿ 
ಮೆಟ್ಟಿ ಹುಡಿಯ ಹೊಯ್ಯದೆ ಮಾಣ್ಪನೆ (08. ೨೨೩); ಇಟ್ಟೊರೆಸಿ 
ಹುಡಿಯಲಿ ಹೂಳಿದನು ಕಿಮ್ಮಾರದಾನವನ -.(ಕುಮ್ಮಾಅ- ೧-೩೪) ಹುಡಿ 
ಯಲ್ಲಿ ಕಮಲ ಬೆಳೆದಂದು ಹೆಣ್ಣಿನ ನುಡಿಯ ನಂಬುವದು (ಸರ್ಕ ೦೭೭೦) 
೪. “ಹುಡಿ... ನಸ್ಕ, ನಾಸೀಪುಡಿ ” (ಸಿಂಕೋ- 3೩೦) ; ಕರಾವಳಿಯ 
ಜನ ನಶ್ಶವನ್ನು ಹುಡಿ ಎಂದು ಹೇಳುತ್ತಾರೆ (ರೂಂ). 
ಪುಡಿವುಡಿ. ಪುಡಿಪುಡಿ, ಹುಡಿಹುಡಿ (ದಿ ್‌ರುಕ್ತಿ) : ಅಂತಾತಂ . 
ನಡೆವ ತಳರ್ನಡೆಯೊಳ್‌ ಪುಡಿವುಡಿಯಾದುವು ಶಿಲೆಗಳೊಡೆ ಮು 
(ಶುಶಥಾ. ೨-೩); ಕೆಡೆವ. ಭಟರ್ಬಟಾಂತ್ರವೃತ್ತದಿಂದಮುರುಳ್ಳ 
ಹಯಂ ಹಯಾಳಿಯಿಂ ಪುಡಿವುಡಿಯಾಗೆ ಮೆಟ್ಟುವ ಗಜಂ( ಎಕ. ೪11, 
ಸೊರವಿ. ೦೮೪೨೪; 1033); ಬಸ್ಸಿನ ನುಗ್ಗುಟದಲ್ಲಿ ಬಳಿಗಳಿಲ್ಲಾ 
ಪುಡಿಪುಡಿಯಾದುವು (ರೂಂ) ; ಕಾಯವನುರುಹಿ ಹುಡಿಹುಡಿ ಮಾಡಿ ಬಿಜು 
ಗಾಳಿಯಲಿ ಚಲ್ಲು (ಫು. 98-೩0) ; ರೆಥಕುಳವೆಲ್ಲ ಹುಡಿಹುಡಿ ಪಾಯದಳ 
ನಿರ್ನಾಮವಾಯ್ದು (ಕುಮ್ಮಾಲೀ" ೬-೨) ಪುಡಿ ಮಾಡು, ಹುಡಿ ಮಾಡು - 
೧. ಹಿಟ್ಟಾಗುವಂತೆ ನುರಿಸು: ಪುಡಿ ಮಾಡಿದ ಉಪ್ಪು 
ಪ್ಯಾಕೆಟ್ಟುಗಳಲ್ಲಿ ದೊರೆಯುತ್ತದೆ (ಊಂ). ೨. ಧ್ವಂಸಮಾಡು : ಪುಷ್ಪ 
ಶರನಂ ಹುಡಿ ಮಾಡಿದ ವಿರೂಪಾಕ್ಷ (ಮುಡಿಗೆ: ೬) ; ಹುಡಿ ಮಾಡಿದನು 
ರಥವ (ಕುವ್ಮ್ಠಾಂರೀ.. 6-೬೩). ಪುಡಿಯಾಗು, ಹುಡಿಯಾಗು - ನಂರಿದಂ 
ಪಿಟ್ಟು ಗಂ: ಒತ್ತಿ ಮೆಟ್ಟಿ ಪುಡಿಯಾಗಿರೆ ತಿನ್ನದೆ ಪೋಗಲೀವರೇ (ಧರಮ, . 
೭-೧8೪) ; ಮುನಿಗಳ ಧೈರ್ಯಭೂಮಿ ರಜಮಪ್ಲಿನೆಗಂ ಮನುಚೇತನಾದ್ರಿ 
ಭೋಂಕನೆ ಪುಡಿಯಪ್ಲಿನಂ . . . ರತೀಶನ ಚತುರಂಗಸೇನೆ ನಡೆದತ್ತು 
(ಗಿಂಕ. 9-೭); ಪಡೆಯ ಕಾಲ್ದುಳಿದಾಗ ಗಿಡು ಬಳ್ಳಿ ಪೆಮ್ಮರ ಪುಡಿಯಾಗೆ 
ಚೆನ್ನಪಟ್ಟಣದ ಮಂಂಗಡೆ ಬೀಡಿಳಿವನು (ಕಂಠಂ. ೧೨-೬); 
ಹುಡಿಯಾಗಲುರ್ವಿ ಪರ್ವತ ಸಪ್ತಶರಧಿಗಳಡಿಮಳಲಾಗೆ ... ಮಹೇಶ್ವರ 
ಒಡಿದನು ವರತ್ರಿಶೂಲವ (ಕೋಹತ. ೩೯-೩5): ಪುಡಿಯಾಳು - ಕೆಲಸಕ್ಕೆ 
ಬುರದವನು ; ಅಪ್ರಯೋಜಕ : ಅವನೊಬ್ಬ ಪುಡಿಯಾಳು (ರೂಂ). 
ಹುಡಿಯ ಮ:ಕ್ಕು - ೧ಿ. ವಂಣ್ಣು ತಿನ್ನು- ೨. (ಆಲಂ) ಹಾಳಾಗು ; 


ಪುಡಿಕಾಸು 


ಪುದಿೀಣಾಸು 


ಕಂಸಸು ಹಂಡಿ3೨) ಮುಕ್ಕುವನೆ:ಬ ತೆಅನಿ೨ ಮಡದಿ ದೆ:ವಕಿ ಬಯಸಿ 
ಮಣಿಂಬಳು (ಕಾಳ್ಮರಾ. ೨-೬). ಹುಡಿ ಹಾರಿಸು ೧. ಧೂಳೆಬ್ಬಿಸು- 
೨. (ಆಲಂ) ಧನವ್ಯಯ ಮಾಡಿ ಆಡಂಬರದಿಂದ ಕಾರ್ಯವನ್ನು 
ನಡೆಸು ; ಗಮ್ಮತ್ತಿನಲ್ಲಿ ಮದುವೆ ಹುಡಿ ಹಾರಿಸಿ. ನಮ್ಮ ಬಿಡಾರದಿಂದ 
ನರಹುಳ:ವೂ ಬರಲಾರದು (ಕೊಸ. ೬೦). ೩. ವೃಥಂಖರ್ಚ ಮಾಡು; 
ದಂಂದುವೆಚ್ಚಮಾಡು ; ಅಚ್ಚುತನ ಕೈಯಲ್ಲಿ ಬಹಳ ದನ್ಮಡಿಗಳು 
ಕುಣಿದಾಡುತ್ತಿರಲಿಲ್ಲ . . ಸಿಗರೇಟೂಗಳನ್ನು 
ಹುಡಿ ಹೂರಿಸಬೆ:ಕೆಂಬ ಹಂಬಲವಿರಲಿಲ್ಲ (ಕುಗಿಯು. 4): 
[ದೇ.1 ತಮಿ. ಮಲ. ಪೊಟಿ ; ತುಳು. ಕೊಡ. ತೆಲು. ಪೊಡಿ] 

` ಪುಡಿಗಾನಂ ' ನೋ. 

ಪುಡಿಕೆ, ಪಟ್ಟಿಕೆ. ಪುಟ್ಟಿಗೆ,. ಪುಡುಕೆ. ಬಂಡಿಗೆ, ಬುಡುಕೆ, ಹುಡುಕೆ (ನಾ). 
೧. ಕರಂಡ: ಭರಣಿ: ಡಬ್ಬಿ ; ತಲೆದೆಸೆಯೊಳರ್ಚಿಸಿರ್ದ ಪುಡಿಕೆಯಂ 
ತೆಅಕೆದು: ಹಂರಮಂ ಕೊಂಡರಮನೆಯಿಂ ಪೊಅಮಟ್ಟು ಪೋನಿ (ಕತ್ಮಾಣ. 
೧೨೩.೧೨) : ಆ ಕಳ್ಳರ್‌ ಪೊನ್ನ ಪುಡಿಕೆಯುಮನುಳಿಯುವುಂ 
ಬಬಿಪಮುಮಂ ಅಲ್ಲಿ ಪಟ್ಟಿರ್ದ ಭಟ್ಟನ ಮುಂದೆ ತಂದಿಕ್ಕಿ (ಶುತತಂ. 
ತರವೇಖ್ಮಾಣಿಕ್ಯಭಂಡಾರದ ಪುಡಿಕೆಗಳಂ (ಕಾರ್ಶಾವ. ೨6೪). 
೨. ಪೊಟ್ಟಣ ; ಪುಷ್ಪದಾಭರಣವ ಪುಡಿಕೆಯೊಳಗೆ ತಂದು ಒಪ್ಪಿಸಿದರು 
ಬಿನಗವರು (ಅನಂತ, ೯೬1), ರಾಜೇಶ -. . . ಪುಡಿಕೆಯನ್ನು ಬಿಚ್ಚಿ 
ಅವಳೆಡೆಗೆ ಹಿಡಿದ (ಸ್ಮಶ್ಯದ. ೧೪೪) ; ಖಾದರನು ಕೈಚೀಲದಲ್ಲಿ ಫೇಡೇದ 
ಪುಡಿಕೆಗಳನ್ನು ತಂದಿಟ್ಟನು (ಮುಕ್ತಿ ಒರೆ. ೧೬೭). ೩. ಕಂತೆ; ಸಿವುಡು; 
ಹಿಂಡಿ: ಪರತಪಮ-: ಕಸಬೆಂದಾ ಪ್ರರಾಣಮಂ ಪುಃಯ ಪುಡಿಕೆಯೆಂದಂ 
ದವರಾಪ್ತೆರೆ ಠಕ್ಕರೆದು ಬಗೆವನೆ ನಿರುತಂ ದರ್ಶನಿಕನಪ್ಪನಲ್ಲದನಲ್ಲು 
(ಸಮಪ. ೪-೦೨೮) ; ೨೫೦ ಸೂಜಿಗಳಿಗೊಂದರಂತೆ ಪುಡಿಕೆಗಳನ್ನು ಕಟ್ಟುವನು 


ಬೀಡಾ 


- ವಾಗರಾಜಸಂತೆ 


383೬); 


೫೬೬2 


15 


20 


(ನುಂವಿಯಿ. 0-088) ; ಅವನ ಪೆಟ್ಟಿಗೆಯಲ್ಲಿ ಎರಡು ಪುಡಿಕೆ ಪತ್ರಗಳಿದ್ದವು|' 


(ಇಶ್ಟಳ. ೩೮೭)- ಪುಟ್ಟಿಕೆ : ದಿ. ಹೊಸ ಪುಟ್ಟಿಕೆಯಲ್ಲಿ ಒಂದು ವಡೆ ಮಾತ್ರ 
ಮಿಗಿಸಿ ವಂಂಚ್ವಿಟ್ಪಿ ಕಳಾಮಂ. 1೪, ೧೩). ಪುಟ್ಟಿಗೆ : ೧. ` ಪೂಪುಟ್ಟಿಗೆ ' 
ಪರಾ. ೪. ದೊನ್ನೆ; ಎಲೆವಟ್ಟಲು : “ಪತ್ರಪುಟ್ಟಿಗೆ' ಪರಾ. 
ಪುಡುಕೆ: ೧. ದೇಹಮುಂ ಧಾತುಗಳ ಪುಡುಕೆ ವಿದ್ಯುಲ್ಲತಾಸಂಚಳಂ 
ಜೀವನಂ (ವ:೧ತ್ರೆ. ೯.೭೩೭): ಮುರಕತದ ಪುಡುಕೆಯಲನರ್ಥದ ಸಿರಿರತುನಗಳ 
ಶಿ ವ(ಸಾಳ್ಮಶಾ. ೩೦-೦೪). ೩. ಅವನ ಜೇಬಿನಲ್ಲಿ ಯಾವಾಗಲೂ ನೋಟಿನ 
ಪುಡುಕೆಗಳರುತ್ತಿದ್ದವು (ಕಕ್ತಠ್ಯ. 6%). ೫. ಪೆಟ್ಟಿಗೆ; ಸಂದೂಕ: 
ಭಂಡಾರದ ಮನೆಯೊಳ್‌ ಕನ್ನಮಿಕ್ಕಿಸಿ ಭಂಡಾರದ ಪುಡುಕೆಗಳಂ ಪೋಬ್ಡು 
[ದ್ರ]ನ್ನುಮಂ ಪೊನ್ನುಂ ತುಡುಗೆಗಳುಮಂ , . , ಕೊಂಡು ಪೋಗಿ 
(ನಡ್ಮೂರಾ, ೧೭೭-೪): ಪುಡುಕೆಯ ಪೊಂಗಳಾರೊಡನೆ ಭೂತಳಮಾರೊಡನೆ . . . 
ವಿಭೂತಿಯಾರೊಡನೆ ಪೋದುವು (6ತಪು- ೨-೧೦೩)- ೬. ಬುಟ್ಟಿ ; ಹೇಳಿಗೆ : 
ಉಡಿಯದ ಪಾಟ್ವನೆಯಿಲ್ಲಂ ಪಿಡಿದುರ್ಚುವ ತೆಜದಿನುರ್ಚಿ ರಿಪುಗೆಜರದಮಂ 
*ಡಿಲಡಸಿ ಪೊಡೆದ ಜಂತ್ರದ ಪುಡುಕೆವೊಲಿರೆ ಪೊಡೆದೆನಹಿತರಥಸಂಕುಳಮಂ 
(ನರ್ಶಪ್ರ- ೭-೩೦)- ಬುಡಿಗೆ: ೭. ಕುಡಿಕೆ : ಮಂಡಿಕೆಗಳನ್ನೆಲ್ಲಾ ಮಾರಿಕೊಂಡು 
ಬಂಡಿಗೆ ತುಂಬಿಸಬೇಕೆಂದು ಎಣಿಸಿಕೊಂಡೆಯೋ (ಕಥಾಮಂ. 1%, 22)- 
ಬುಡುಕೆ. ಹುಡುಕೆ: ೮. ನೆಲೆ; ಆಶ್ರಯ; ಹಲವು ಹಡಿಕೆಯ 
ಹುಡುಕೆ ಕೇಳಿದು ಹೊಲಹಿನಾಲಯ (ಕಂತ. 311. ೨೪೪ ಸುಶ್ಮಾನತಂ ಕಾಮತ). 

- ಪುಡುಕಳೆಯ ಮೊಲ, ಬುಡ:ಕೆಯ ಮೊಲ ಆಶ್ತಿತ್ತ ಹೋಗಲಾಗದೆ 
ಬುಟ್ಟೆಯಂಲ್ಲೇ ತೊಳಲುತ್ತಿರುವ ಮೊಲ: ಪುಡು[ಶಾಕಾಂ. ಡಿ]ಕೆಯ 
ಮೊಲನಂತೆ ಕುಂಬುಶಿರ್ಪರ್ಪಗೆವರ್‌ (ತಾವುಂತ್ರ. ೪); ನಿನ್ನ ಕೂರಸಿಯೆಂಬೀ 
ಪಡೆಮಾತುಗೇಳ್ದು ಗೋನುಗ ಪುಡುಕೆಯ ಮೊಲದಂತೆ . . . 
ಮಲೆಪರ್‌ (ಎಳ, ೪111, ಸಾಗರ, ೧೦೯-೨೯ 1042); ತ್ರೊಡರಲ್ಕಣ್ಮದೆ ಕೆಮ್ಮನೆ 


95 


30 


86 


40 


ಇರ್ಪರ್‌ | 45 


'ಪುಡಿಖರ್ಚು (ನಾ). ಚಿಲ್ಲರೆವೆಚ್ಚ ; 


ಪುಡಿಗುಟ್ಟಿಸು 


ಪುಡಿಗುಟ್ಟು 


ಬುಡುಕೆಯ ಮೊದಲಂತೆ ( ಮೊಲದಂತೆ } ಕುಂಬುಶಿರ್ವರನೇಕುಂಟೊಡೆತುಗಿ 
ದಾಬ್ಬರೆಯ್ವರುಮೊಡನೆನ್ನಯ್ತೂಂ ಬೆರಲ್ಲೆ ನೆರೆದೊಡೆ ಸಾಲ್ಗುಂ (ರತಂ. 
[ “ಸಂ. ಪುಟಿಕಾ./ತೆಲು. ಬುಡಿಗ. ಬುಡಿಗೆ ) 

ಚಿಕ್ಕಪುಟ್ಟ ಮೇಲಂಖರ್ಚು : 


060-30): 


ಪುಡಿಖರ್ಚಿಗುಗಿ ಇಪ್ಪತತ್ತಿರೂಪಾಯಿಗಳನ್ನೂ ಹತ್ತರವಿಟ್ಟುಕೊಂಡನು 
(ರುುಸಿಮೂ, ೪6)- [ ಪಡಿ + ಖರ್ಚು (ಕಚುಗ್ಮ್‌)) 
ಪುಡಿಗತ್ತುರಿ (ನಾ). ಕಸ್ತೂರಿಯ ಹುಡಿ; ಕಸ್ತೂರೀಚೂರ್ಣ :; 


ಪುಡಿಗತ್ತುರಿಯಂ ತಲೆಯೊಳ್‌ ತೀವೆ ಪೊಯ್ದು .., ನೆಆ್‌ಯೆ ಕೆಯ್ಸೆಯ್ದು 

ಬಂದು (ಶಂಶಂ9- ೧-೦೦೮ 5); ಕಚಾವಳಿಗಳಂ ಬಗಿಬಗಿದು ಪುಡಿಗತ್ತುರಿಯ 

ನೆಯ್ದೆ ತಳಿದು . , . ಬಲ್ದುಟುಂಬಂ ನಿದಿರ್ಚಿ (ಶರ್ಮರ. ೩-೪೪) 
[ಪುಡಿ -- ಕತ್ತುರಿ ) 


ಪುಡಿಗಪ್ಪರೆ. ಪುಡಿಗರ್ಪುರ (ನಾ). ಕರ್ಪೂರದ ಹುಡಿ,-ಚೂರ್ಣ ; ಒನಕೆ 


ವಂಡಿನ ತಾಳಕ್ಕೆ ಕುಣುಕಿದ ಪುಡಿಗಪ್ಪುರದ ಕೈರದಂಬುಲವನ್ನೆ...ಆ ನಿನ್ನ 
ಬೋಡಬಾಯ್ಲೆ ಮೆಲ್ಲಮೆಲ್ಲಗೆ ಊಡಿ (ಮಂತ್ರಕ. ೬೧-೦೬). ಪುಡಿಗರ್ಪುರ : 
ಪುಡಿಗರ್ಪರಂಬೊರೆದ ಚಿಂದುಟಿಯು ಕುಂಕುಮಂದೊಡೆದ ಪೆರ್ಮೊಲೆಯ 
- ವಿಲಾಸಿನಿಯರೇಳ್ತೆಂದರಂ (ಸೌಿಂದಫು. ೭.೪೧). 
[ ಪುಡಿ * ಕಪ್ಪರ] 


ಪುಡಿಗರ್ಪರ ` ಪುಡಿಗಪ್ಪುರ ' ನೋ. 
ಪುಡಿಗಾಸು, ಪುಡಿಕಾಸು (ನಾ). 


ಚಿಲ್ಲರೆ ನಾಣ್ಯ: ತನ್ನ ಹತ್ತಿರ 
ಪುಡಿಗಾಸೂ ಇಲ್ಲವಲ್ಲಾ (ಸ್ಮಾಮಿಸ್ಮೇ. ೭೯); ಕಷ್ಟಪಟ್ಟು ಸಂಪಾದಿಸಿದ್ದ 
ಪುಡಿಗಾಸನ್ನು ಖರ್ಚುಮಾಡಿಯಾಗಿತ್ತು (ರರ ೨). ಪುಡಿಕಾಸು : 
ನಾಲ್ಕಾರು ತಿಂಗಳು ಕೈಯಲ್ಲಿ ಪಡಿಕಾಸು ಓಡಾಡಿದಾಕ್ಷಣ "ನಾನು ಪ್ರಬುದ್ದೆ' 
-.* ಎಂದು ನೀನು ಭಾವಿಸಿದೆಯೇನು ? (ವಾತ್ಮಲ್ಯ. ೩೦೦) ; ಆದರೆ ಎಲ್ಲ 
ಯತ್ನಗಳೂ ಪರಿಚಯವಿದ್ದ ವರಿಂದೆಲ್ಲಾ ಪುಡಿಕಾಸು ಸಾಲ ಪಡೆಯು 
ವುದರಲ್ಲೇ ಮುಕ್ತಾಯವಾಗುತ್ತಿದ್ದುವು (6ಂಗತ. ೩೭)- 
[ ಪುಡಿ 4 ಕಾಸ್ಮು) 


ಪುಡಿಗಿರಾಕಿ (ನಾ). ಚಿಲ್ಲರೆ ಗಿರಾಕಿ; ಚಿಲ್ಲರೆಗ್ರಾಹಕ : ಈ ಅಂಗಡಿಕಾರನು 


ತನ್ನ ಸರಕುಗಳನ್ನು ದೊರಕಿಸುವುದು. ಇಡಿಯ ದರದ ಅಂಗಡಿಗಳಿಂದ ; 
ಆದರೆ ಅವುಗಳನ್ನು ಪೂರೈಸುವುದು ಪುಡಿಗಿರಾಕಿಗಳಿಗೆ (ತಕ್ಕಡ. ೨೨). 
(ಪುಡಿ -- ಗಿರಾಕಿ] 
(ಕ್ರಿ). ಹಿಟ್ಟುಹಿಟ್ಟಾಗುವಂತೆ. ಹೊಡೆಯಿಸು,- 
ಅರೆಯಿಸು : ಕಡಿದು ಕಿಜಕಿಅದನೆಲುವಂ ಪುಡಿಗುಟ್ಟಿಸಿ ತೊವಲನುಗಿದು 
ಕರುಳ ತೊಡಂಕಂ ಬಿಡಿಸಿ ನಡೆನೋಟತ್ತಿಲ (ಯಕೋಶ. ೪-೧೪). 
[ ಪುಡಿಗುಟ್ಟು 4 -- ಇಸ್ಕು] 


ಪುಡಿಗುಟ್ಟು,, ಹಂಡಿಗಂಟನ್ಬಿ (ಕ್ರಿ). ೧. ಕುಟ್ಟಿ ಪುಡಿಮಾಡಂ: ಆ 


ಚಿತ್ರರಥನಂದನೆಯ ಮದನಾನಲಂ . . . ಎಡೆವಟ್‌ಯದೆ ಪುಡಿಗುಟ್ಟಿದ 
ಮುತ್ತಿನ ಮಳಲ್ಲೆದಟ್‌ದ ಮಣಿಕುಟ್ಟೆಮುದೊಳಂ ಮಾಣದೆ(ಕಾಡಂಉ. ೩೨೬); 
ಕಾಳಂ ಜಜ್ಜುತೆ. ಎ. ಪುಡಿಗುಟ್ಟಿ ಕಾಸಿ ಪಿಬ್‌ದಂಂ ಶ್ರೀಖಂಡಖಂಡಂಗಳಂ 
ನೋಳುಂ ತೈಲವನೀವ ಜಂತ್ರಗಡಣಂ ಲೆಕ್ಕಕ್ಕೆ ಲಕ್ಕಂಗಳೇ (ಮೈಸೂರೆ. 
೩-೩6)- ೨. ನಾಶಗೊಳಿಸಂ ; ಧ್ವಂಸಮಾಡು : ಅನನ್ತಪಾಳಂ . . - 
ಅಜಕಿಯಟ್ಟಿ ಕಟ್ಟಿದಿರೊಳಿಯಿಿದ ಕಂಟಕದನ್ನ ೫ ೫ ತಾವ್ಮಿದಿ[ಜಾ) 
ಇಯೆಲ್ಲಮಂ ನಿಜಭುಜಾಗ್ರಾಳದಿಂ ಪುಡಿಗುಟ್ಟಿ ತೂಜಾದ (ಕೂ. ೪, ೦೪-೦೦; 
1099); ಕೃಷ್ಣನು ತಾನಾಗಿ ಬಂದು ಬಾಣನ ಕೋಟೆಯನ್ನು ಪುಡಿಗುಟ್ಟುವ 
ನೆಂದು ಶಿಳಿಸು! (ಗುರುಣೆ. ೦೦೩). ಹುಡಿಗುಟ್ಟು : ೧ಿ. ಮಾರನ ಗರ್ವ ಮೆಂಬ 
ವರಪರ್ವತವಂಂ . ಹು[ಕಾಣಂ. ಪು]ಡಿಗುಟ್ಟೆ ರಾಜಿತಾಚಾರವಿಶೇಷವೆಂಬ 
ಕುನ5ಶಾಯೆಖಧದಿಂದೆತೆಪ:ಪ್ರಭಾವವಂಂ ಧಾರಿಣಿಯೊಳ್‌ ಕರಂ ತಳಿದನುತ್ತಮ 


ಪ್ರಡಿಗೂಡಿಸು 


ಭೂರಿಗುಣಾ2ಶೋಭಿತಂ (ಕಾರಪು. 0.30) ; ನಿಜಗದೆಯುಲಾತನ ರಥವ 
ಹುಡಿಗುಟ್ಟಿದನು (ಕುತ್ಮಾರ್ರೋ, 93-06). ಪಿ. ಧರೆಯ ಬೇಸಜನಳಿದು 
ದೋಷಮಂ ಹುಡಿಗುಟ್ಟಲೆಂದು ಪುಟ್ಟಿದ ನಿನ್ನ ನಾನಿಲ್ಲಿ ಮಡಗುವೆನೆ ಮಗನೆ 
(ಸಕ್ಕ ಕಾ. ೩-೧೬) ; ಹುಟ್ಟಿದ ದಿನವೇಳಜಕೊಳಗೆ ಷಣ್ಮುಖ ಹುಡಿಗುಟ್ಟಿದು 
ತಾರಕಾಸುರನ ನೆಟ್ಟನೆ ಮುದು ನಿರ್ಜರರಿಗೆ ಪಟ್ಟವ ಕಟ್ಟಿದ ಕತೆಯ 
ಕೇಳ್ತ ಆಯಾ (ನೋಹತ- ೧೨-೧೬)- [ಪುಡಿ ಕುಟ್ಟು) 

ಪುಡಿಗೂಡಿಸು, ಹುಡಿಗೂಡಿಸು (ಕ್ರಿ). ನಾಶಗೊಳಿಸು; ಧ್ವಂಸ 
ಮಾಡು : ಆ ಗುಡ್ಡವನ್ನು ತಮ್ಮ ಸ್ವಾಧೀನ ಮಾಡಿಕೊಂಡರೆ ಮೈಸೂರು 


೫೬೬೮ 


ಪುಡುಂಕು 
[ಪುಡಿ + ಆಡ್ಕು) 


ಪುಡಿಯಿಡು (ಕ್ರಿ )- ಹೊಟ್ಟು ಹಾರು; ಹುರುಪು ಏಳು ; ಪುಢಿಯಿಡುತ್ತಂ. 


- * «ಮುಖಂ ಕಂದಿ ಕುಂದಿಕ್ಕುಂ (ಮುದಕಿ. 
[ಪುಡಿ + ಇಡ್ಕು) 


-ವರಾಂಗಂ ಸುರುಳಿ ಕ್ಕುಂ 
ಎ 


೦೦-೩). 


5 |ಪುಡಿಯೇಳು, ಹುಡಿಯೇಳು (ಕ್ರಿ). ೧. ನಾಶವಾಗಂ ; ಧ್ವಂಸಗೊಳಂ್ಬ: 


ತಲೆ ಸೀಳಾಗಿ ಖಂಡಿಸಿ ಸಿಂಗಾಡಿ ದೊಣೆಯಂಬು ಪುಡಿಯೆದ್ದು ದಿಂಡುರುಳಿತಂ 
ಖಾನರಾಜಿ (ಕು50. ೪-೭೪). ಹುಡಿಯೇಳು : ೨. ಪುಡಿಯಾಗು: 
ನಿಡಿಗಲ್ಲು ನಿಶಿತ ಹಾಸಜಕಿಗಲ್ಲು ಚೌಕದ 'ಬಡಿಗಲ್ಲು ಬಟುಗಲ್ಲು ಬೀಳಿ 


ಸೇನೆಯನ್ನು ವಪುಡಿಗೂಡಿಸುವುದು ಸುಲಭ (ತರೇನ- ೦50) ತುಡುಕಿದ ವಜ್ರಮಾರ್ಗಣದಿಂದೆ ಶ್ರೀ ಕೃಷ್ಣ ಹುಡಿಯೇಳಲೆಚ್ಚು ಹಾಟ್‌ಸಿದೆ 
ಹುಡಿಗೂಡಿಸು : ಕೈಯಲ್ಲಿ ಕಾಸಿದ್ದರೆ ಹುಡುಗರು ಕೋತಿಯಂತೆ, 39 (ಮೋಹಕ. ೪೦-೭೬). [ಪುಡಿ + ಎಳ್ಳು ( ಏಟ್ಟು) ] 
ಕಟ್ಟಾಣಿಯನ್ನೂ ಹುಡಿಗೂಡಿಸುವರು (ಈುಕುಳ. ೨0) ತನ್ನ ಬಾಳು ಪುಡಿವಡು (ಕೆ ಎ) = ಪುಡಿಯೇಳು ೨ ; “ ಕರ್ಪುರದ ಬಿಡುವೀಳೆಯ 


ಹುಡಿಗೂಡಿಸಲು ಅವಳನ್ನು ಪ್ರೇರೇಪಿಸಿದ್ದು ಇಂದಿನ ಸಮಾಜವಲ್ಲವೆ? 


ದಂಬುಲ ವಿರಹಾಗ್ಗಿಗೆ ಪುಡಿವಟ್ಟುಡೇನ ಬಣ್ಣಿಸುವೆ (ಕಂಪವ. ೪-೦೬೨). 


(ಕಡಿ: ೦೪). [ಪುಡಿ 1 ಕೂಡಿಸು] 

ಪುಡಿಗೆಯ್‌, ಪುಡಿಗೈ, ಹುಡಿಗೆಯ್‌, ಹಂಡಿಗೈ (ಕ್ರಿ). ೧- ಇ ಪುಡಿಗುಟ್ಟು 
೧: ಕಲ್ಪವೃಕ್ಷಮಂ ಕಡಿದರೇ . . . ಮಾಾಣ3ಿಕವನು ಪುಡಿಗೆಯ್ದರೇ (ತಂತ್ರ. 
೩೫-೨೪). ಪುಡಿಗೈ: ೨. - ಪುಡಿಗುಟ್ಪ ೨; ವೀರಲಕ್ಷ್ಮಣನಿಸುವ 
ಕೂರಂಬನೆಲ್ಲಮಂ . . . ಧೀರನಹ ಸೀತಾಕುಮಾರಕಂ ಸಾಯಕದ ಸಾರದಿಂ 
ಪುಡಿಗೈದನು (ಕೈ ಉಕಾ. ೨೦-೩೯) ; ಗರುವ ತರುವರಕುಲಂ ಮೂಲಮಂ 
ಕಿರಿಪಿ ಮಾಂಟಿದವೋಲ* ನೆಲಕ್ಕುರುಳಿದವು. ಪೊದರ* ಗಿಡುಗಳಂ ವುಡಿ 
ಗೈದು (ಶಿತಶ್ರಿಂಗ. ೪೮-೦೩೧೩). ಹುಡಿಗೆಯ್‌ : ೨. ಹೆಚ್ಚಿನ ಮರುಳಾಟದ 20 
ಮಜವಿಂ ಲೋಕಂಗಳನು ಹುಡಿಗೆಯ್ಮ್ನುತ್ತಿಹ ನರಸಿಂಹನ ಹಣೆಯಾ ಲಿಪಿ 
ತೊಡೆದೂ ವಿ:ರೇಶನ ಲೀಲಾಕಥನವ ಪದವಿಡುವೆನು (6೬6೬. ೧-೭). 
ಹುಡಿಗೈ : ೨. ವಿರಾಗಿಯರ್ಜುನನೆದೆಯ ಕೋಂಟೆಯಂ  ಹುಡಿಗೈದ 

[ಪಡಿ + ಕೆಯ) 


(ಪುಡಿ + ಪಡು] 
ಪುಡಿವಡೆ (ಕ್ರಿ). ೧. ಎ ಪುಡಿಯೇಳು ೧: ಅವನ ವಾಯೆಯಂ ತಡೆವರಿಲ್ಲಾ 
15| ಬಲಂ ಪುಡಿವಡೆದುದು (ಕೈಬಫಾ. ೪-3೩). ವ. ಇ ಪುಡಿಯೇಳು ೨: 
ವೈೈಗಳಂ ಸೋಂಕಿ ಪುಡಿವಡೆದ ಕುುಕುಮಸುಗಂಧಾನುಲೇಪನದ ಚೂರ್ಣಂ 
ಗಳೋ . . . ಎಂಬಿನೆಂ . . . ಕೆಂಧೂಳಿ ಮಸೆಗಿತಾಗ (ಲೈಕಾ. ೦೨-೬). 
[ಪುಡಿ + ಪಡ್ಡೆ] 
ಪುಡಿಎಟ್ಟು (ನಾ). ನುಣ್ಣಗಿರುವ ಹಿಟ್ಟು : ಪಸಿವಾಗೆ ಮುನ್ನಿನ ತೆಅದೊ 
ಳಮೃತಾನ್ನವನು ಬೇಡಿ ಉಡಲಾ ವನಿತೆ ಪುಡಿವಿಟ್ಟನೊಳು. ಪಸಿದನಿಗೆ 
ನೀರ್ವೆರಸಿ ಪಾಲಿದೆಯೆನುಶ್ತಿತ್ತಳಂ (4%ಂರತೆ- ೪-೩6). [ಪುಡಿ 3- ಪಟ್ಟು) 
ಪುಡಿವಿಡು (ಕ್ರಿ). ೧. ಇ ಪುಡಿಯೇಳು ೧; ಕದಡಿ ವದಾಶಿಘಟ್ಟನದೆ 
ಕೋಟಸ್ಕಿಸಜಾಗಿ ತುರಂಗಮಾಂಘ್ರಪಾತದೆ ಪುಡಿವಿಟ್ಟು ಕೂಡೆ ರಥಘಾತದೆ 
ತೀವಿ ಬಟಾಕ್ಕೆ ದಂಶಿದಾನದೆ ಕರಿದಾದುದಿಂತು ಯಮಂಂತಾನದಿ ಕೆಮ್ಮನೆ 
25| ದೇಸೆಗಾಯ್ತೆ ಕರ್ಪಿದಲೊಳ್‌ (3೧ರ. ೦೬-೬೦). ವಿ. ನಿರ್ದ್ವವವಾಗು ; 
ಒಣಗು : ಕಡುವಿಸಿಲೊಳಿರ್ದು ತಾಳುಗೆ ಪುಡಿವಡೆ ಮುಖಮೊಣಗೆ . . . 
ತುರಗಕೆ ತಾಳುರೋಗಂ ತೋಂ (ಅಕ್ಕಕಾ. ೦೪-೦). 


ಮ 


ಶೃಂಗಾರವೈತರಲಿ (ಶತ್ರಾಂಗ, ೨೯-೭೯೩)- 
ಪುಡಿಗೈ ' ಪುಡಿಗೆಯ್‌ ` ನೋ. 
ಪುಡಿಚಂಡಿಕೆ (ನಾ). ಕುರುಚಲುಕೂದಲು : ಚಿಕ್ಕ ಚಂಡಿಕೆ : ಅವನ 

ಪುಡಿಚ:ಡಿಕೆಗಳು ತಲೆಯ ಮೇಲೆ ಹೋಶಿನ ಗಡ್ಡದಂತೆ ಹಾರಾಡುತ್ತಿದ್ದವು 


—— ಹಾ 


(ಸನ:ಶೀ- ೬೪೪)- [ಪುಡಿ 4 ಚಂಡಿಕ್ಕೆ (ಎಚೆಂಡಿಕೆ)] | [ಪುಡಿ + ಬಿಡು] 
ಪುಡಿಚಟ್ಲಿ (ನಾ). ಕಡಲೆಬೇಳೆ, ಉದ್ದಿನ ಬೇಳಿ, ಮೆಣಸಿನಕಾಯಿ ಪುಡಿಸಕ್ಕರೆ (ನಾ). ಹಿಟ್ಟಿನಂತೆ ನಯವಾದ ಸಕ್ಕರೆ: (೪. 
ಮೊದಲಾದುವನ್ನು ಹುರಿದಂ, ಕುಟ್ಟಿ, ವ್ಯಂಜನವಾಗಿ ಉಪ 4 [ಪುಡಿ 4 ಸಕ್ಕರೆ) 


ಯೋಗಿನುವ ಪುಡಿ : " ಚಟ್ಟಿ ಪುಡಿ' ಪರಾ. 
[ಪುಡಿ 4 ಚಟ್ನಿ ( ಆಚಟ್ಟಣಿ)] 
ಪುಡಿದುಡ್ಡು (ನಾ). - ಪುಡಿಗಾಸು ; ಗೋಲಕದ ಪುಡಿದುಡ್ಡು ಇದೆಲ್ಲಿ 


ಪುಡಿಹಣ (ನಾ). ಎ ಪುಡಿಗಾಸು : ಅವನು ಕೇಳಿದ ಪುಡಿಹಣಕ್ಕೆ ಅವಳೆಂದೂ 
ಅಡ್ಡಿಯಾಡಿರಲಿಲ್ಲ (ಸ. 39). [ಪುಡಿ *- ಹಣ ( ಆ ಪಣವು,)]) 
ಪ್ರಡುಂಕು. ಪುಡುಕು, ಹುಡುಕ್ಕೂ (ಕ್ರಿ). ೧. ಕೆ ಯಿಂದ ತಡಕಾಡು ; 


ಸೂರಯ್ಯನಿಗೆ ದೊರೆಯುತ್ತಿತ್ತು (880. 11: 39); ಕೆಲವರು ತಡವರಿಸು : “ ಪುಡುಕು, ಪುಡುಂಕು. _ಕರುನ್ಹೇಷಣೇ * (ಕರುರಾ). ವಿ. 
ತಮ್ಮಲ್ಲಿದ್ದ ಪುಡಿದುಡ್ಡು ಗಳಿಗೆ ಎಣ್ಣೆಯನ್ನು ಕೊಂಡು ತಂದರು ಅರಸು : ಶೋಧಿಸು : “ಪುಡು:ಕೆನಲ್ಪುಡುಕುವುದಕಪ್ಪುದು” (45ರ. ೬೬); 
(mcs. ೨೨)- [ಪುಡಿ + ದುಡ್ಡು) ೭ಕ್ಕಸವೇಡನೋರ್ವನುಜಕ ಬೇಂಟೆಯನಾಡಲೊಡಂ ಪುಡುಂಕಿ ಬಲ್‌ಪಕ್ಕಿ 
ಪುಡಿಯಾಟ, ಹುಡಿಯಾಟ (ನಾ). ೧. ಧೂಳೆಬ್ಬಿ ಕುವ ಆಟ; ಗಳಂದು ಸಿಲ್ಕಿದುವು (ಹಬ್ಮಾಕ. ೪-೬೨) ; ಭೂವಿಯೊಳುಂಟಾದ ಪಾರ್ಥಿವ 


ರೆಲ್ಲರಂ ಮೂಟ್‌ೇಳ್ವೇಳೆ ಪುಡುಕಿ ಪುಡುಂಕಿ ಸಂಹಾರಂಗೆಯ್ದೆನೋ ಆ ಬಗೆಯ 

ಕ್ರೋಧಾತ್ಮಂಗೆ ಸಾಷ್ಟಾಗಮಾಗಿ ನವಮಸ್ಮಾರಂಗೆಯ್ದಾನೊ (ಕಾಠತಾಂ- 
40 ೩೪-೪೬): ಪುಡುಕು : ೨. “ಪುಡಶಿಕೆಂದು ಅಜಸುವುದು” 44ಕನಾ. 
೬6-೩೪೭); ತಡವಡಿಸಿ ಪುಡುಕಿ ಪಂಜಿನ ನಡುಬೀದಿಯೊಳಿರ್ದು ಮಅುಗುತಿರೆ 
ಕಂಡು (ಸುಳುಮಾ. 9-86) : ಮತ್ತೊಮ್ಮೆ ತೊಳಲಿ ನೋಡುವೆನೆನುತ 
ಪುತುಕಲುಜ್ಜುಗಗೊಂಡನು (ವಂಕಾರಾ- 8-9-06) : ಮಡದಿ ಹಿಂದೆ ನಿನ್ನಂ 
ಪುಡುಕಿವರೆ ತೊಡಕಿ ಬಿಲ ಸಾರ್ದು ಸಂದೆಗಂಬಡೆ ಸಾರಿ ಪ್ರಶ್ರಿಮಂದಿರಕ್ಕೆದಿ 
೬ * * ಬಂದೆ (ಶ್ರಿ ರಾಷು. ೩-೩). ಹುಡುಕ್ಕು: ೧. ತಾನೊಡನೆ 
ಕರೆಯುಗದಿಂದೆ ಹುಡುಕುತ ಲಿಂಗಮೂರ್ತಿಯನಜಸುತವೆ ಮುನ್ನ 


ಧೂಳಾಟ ; ಪುಡಿಯಾಟಮನಾಡಿ ಚರಾಚರಂಗಳಂ ಕರಿಮುರಿಯಪ್ಪಿನಂ 
ಹುರಿವ ಹಂಚುವೊಲಿರ್ದೆಳೆಯೊಳ್‌ ಕೃತಾಂತನೆಚ್ಚುರಿಗಣೆಯಂತೆ ಬಂದುದು] 
ಲಯಾನಿಳಕಲ್ಪನಿದಾಘಜಾನಿಳಂ (?) (ಅರ್ಥೇ. ೪.೬). ಹುಡಿಯಾಟ : 
೨. ಧೂಳಿನಲ್ಲಿ ಆಡುವ ಆಟ; ಮಣ್ಣಾಟ : ಮೊಲಿಹುಲ-" ಕುಡಿದು 
ದಿನವೇಸು ತಂಗೆವ್ವ ಹುಡಿಯಾಟವಾಡಿ ದಿನವೇಸ (ಮೂರ್ತಿಕಾ. 90-6)- 
[ಪುಡಿ * ಆಟ] 

ಪುಡಿಯಾಡು (ಕ್ರಿ). ಧೂಳಿನಲ್ಲಿ ಆಡು; ಮಣ್ಣಾಟವಾಡು: ವಡಿ 
ಯಾಡುವ ತೊದಳೊದವೆ ನುಡಿವ ನಗಿಸುವ ಬಾಲಕ್ರೀಡೆ ಮುರಾರಿಯ ಬಾಲ 
ಕ್ರೀಡೆಯನನುಕರಿಪುದಾದುದರಿಕೇಸರಿಯಾ (ಶಂಕಠಾ. ೨-೭). 


—————————— ಅ ಗಗ ದ 


ಪುಡುಂಕುನೀರ್‌ 


(೨ತಪ್ರ. ೨೦-೬೪6) - ಪಿ. “ಮೃಗಯತೇ ಇ ಹುಡುಕಿದವುದು” (ಉಾಕಕ್ಕ. ೨೪೬): 
ಇರುವೆಗಳು ಯಾವಾಗಲೂ .ಆಹಾರ ಹುಡುಕಂುತ್ತಿರುತ್ತವೆ(ಮುಂಜಇಯಿ, ೨-೪); 
ಅಚ್ಚರಿಯ ಬಚ್ಚಿಟ್ಟು ಹುಡುಕ ಹಚ್ಚಿದೆ ಬಾಳ ನೀಳಪಯಣದ ಹಾದಿ 
(ಕಾಮಾ. we): 
[ದೇ.॥ ತೆಲು. ಪುಡುಕು,' ಪುಣುಕು ; ಕೋಲಾ. ಪುಡ್ಕ ಎ ಮುಟ್ಟು ; 

ನಾಯ್ಕ. ಪರ್ಸ್‌ ಎ ಮುಟ್ಟು) 

ಪುಡುಂಕುನೀರ್‌ "ಪುಡಂಕುನೀರ್‌' ನೋ. 

ಪ್ರಡುಕು 'ಪ್ರಡುಂಕಂ' ನೋ, 

ಪ್ರಡುಕುನೀರ್‌. ಪುಡಂಂಕಂನೀರ್‌, ಹಂಡಂಕುನೀರ್‌ (ನಾ). ಕುದಿಯುವ 
ನೀರು; ಸಂಡಂನೀರಂ: 'ಪುಡುಕಂನೀರಲ್ಲಲ್ತ' ಪರಾ. ಪುಡುಂಕುನೀರ್‌: 
ಒದೆದು ಕಲಂಕಿ ಪಾಯ ಪದದೊಳ* ಪದವೆತ್ತು ಪುಡುಂಕುನೀರನರ್ದಿ 
ದಳುಅ* ಮೋದಿ ಮಂಂದಲೆಗೆ ಪಾಯು ಪೊರಳ್ಹಿ ದಳ* (ಊೀಠಾನ. ೦4-೨೨). 
ಹುಡುಕುನೀರ್‌ : ಅಡವಿಯ ಹೊಗಿಸಿತ್ತು ಹುಡುಕುನೀರಲದ್ದಿತ್ತು... 
ಊರೊಳಗೆಲ್ಲ ಈ ಬೆಡಗಿನ ಮಾಯೆಯ ಬಡಿಹೋರಿಸಮಯಿಗಳ ನುಡಿಗೆ 
ನಾಚುವೆನು (ನತಕಾ- 7. ೨೩೮-೦೬) ; ಮೂಡೆಗಟ್ಟಂ ಕಟ್ಟಿ ಹುಡುಕು 
ನೀರೊಳ್‌ ಮೆಟ್ಟಿ ಕಾಡುತಿಹ ಪಾಮರರ ಕೈವಿಡಿತೆಗೊಳಗಾಗಿ ... ಪುಲ್ಲರ್ಚಿ 
ಕಂಟಕಂಬಡೆದೆವು (ಕಾತಕಂ, ೨-೮) ; ನಮ್ಮ ನಿವ್ಮ್ಮಂದಖಳಶುಭಪ್ರಯೋಜನ' 
ಏರಲು ನಿಮ್ಮುವಂ ಸೀಳಿ ಪೋಳ್ಗೆ ದು ಕಂದಿಸುತ್ತಿಹರು ತಮ್ಮ ಮೂಗರಿದು 
ಮುಡಿಗಟ್ಟುತ್ತ ಹುಡುಕುನೀರೊಳಗದ್ದಿ ಬಳಲಿಸುತಿರೆ ಹೆಮ್ಮೆಯುಳಿದೀ 
ಲೋಕದೊಳಗಿಹುದೆ ಕಷ್ಟಮೆಂದುಂ ಮುಳಿದು ಸ್ವರ್ಗಕೆ ಪರಿದು 
ಪೋಗುವ ತೆರದಿ ನೆಮ್ಮಿ ಗಗನವ ತುಡುಕಿ ಪುನ್ನಾಗ ನಾಗವಳ್ಳಿಯ 
ವೊಲಂ ಕಂಗೆಸೆದುವು (ಕನನೋ: ೪-೩೧). p “ಪಂಪನ ಪದ್ಯದಲ್ಲಿರಂವ 
" ಪುಡಪುಡನೆ' ಎಂಬ ಶಬ್ದ ಪುಡು ಎಂಬ ಮೂಲಧಾತುವಿದ್ದಿರ 
ಬೇಕೆಂಬುದನ್ನು ವಿಶದಗೊಳಿಸುತ್ತದೆ. ಇದರಿಂದಲೇ ಪುಡಂಕು' 
ಎಂಬ ಧಾತಂ ಬಂದಂ ಕಂದಿ. ಬೇಯಂಂ ಎಂಬರ್ಥವನ್ನು ಪಡೆದಿರ 
ಬೇಕೆಂದು ಅರಿವಾಗ:ತ್ತದೆ. ಪುಡಂಕುನೀರ್‌ ಎಂದರೆ ಕುದಿನೀರು, 
ಬಿಸಿನೀರು. ಸಂಡ:ನೀರು ಎಂದರ್ಥ?” (ಕಜ್ಮವಿ. ೦೩). 

[ ಪುಟ್ಟು 4 ನೀರ್‌] 

ಪುಡುಕುನೀರರ್ದು :ಪುಡುಕುನೀರಬಿ0್ದ' ನೋ. 

ಪುಡುಕುನೀರಟ್ದು. ಪುಡಃಕಂನೀರರ್ದು. ಹ:ಡಂಕುನೀರದಂ೦್ಲ (ಕಿ). 
ಕಂದಿಯುವ ನೀರಿನಲ್ಲಿ ವಂಳುಗಿಸು; ಬಿಸಿನೀರಿನಲ್ಲಿ ಅದಲ್ಲಿ : 
ಸವಂಂದ್ರದೊಳ್‌ ವಂಹಾೂಪಾತೂಳದ ಮೊದಲೊಳಿಕ್ಕಿ ಪುಡುುನೀರಲ್ಬು 
[ಕಾಂ ದರ್ವಿ) ತ್ರಂ ೬೮೦ದುಂ ಬೇಗಂ ದುಃಖಮನೆಯ್ದಿ ಸಿ ಕಂಡಿ ಕೊಲೆ 
(ಫಡ್ಮಾರಾ. 098.0೨) ; ಮುುಂಳಿಸನಗೆ ಮಾಳವೇಶನ ಒಳಮೆಲ್ಲಮನುಯ್ದು 
ಪುಡುಕುನೀರಲ್ಟುವೆಂ (ರರು: ೪-591), ಪುಡುಕುನೀರರ್ದು : 
ಪುಡುಕುನೀರರ್ದೆ [ಕಾ89. ನೀರೊಳರ್ದೆ] ಯುಂ ಪುಟಪಾಕಂ ಸುಡೆಯುಂ 
(68. 00-00 ವ): ಕಡುನೀಣಕೆ ಜಂತ್ರದಂಚೆಯನಡಿಗಡಿಗಾ ನೀರೊಳರ್ದಿದಳ್‌ 
ನಡೆವೆಡೆಯೊಳ* ಗಡ ನಾಣ್ವಿದೆ ಪುರುಡಿಪುದೆನ್ನೊಡನೆಂಮುಯ್ಚಲ್ಲಿ ಪುಡುಕು 
ನೀರರ್ದುವಪೊಲ* (ಮ€ಪು. ೬-೧೧೦) ; ಕೇಸರಿಗಳಂ ಪಿಡಿದು ಪುಡುಕು 
| ಶಾ030- ಡಿತೆ]ನೀರರ್ದು|ಶಾಕಾಂ- ಒೀರೊಳಟ್ಟೂ]ವಂತೆ 
ಗೊಂಡರ್ದುದ ಸುಚಶಿಗಳೊಳೆಂ (0೬೮ರ. ೮-೪೮ ವ). ಹುಡುಕುನೀರದ್ದು: 
ಶಿವನಂ ನೆಸೆಯುತೆಡೆಯೊಳನ್ಯಾಯಮಂ ಮಾಡಿ ಮತ್ತಂ ನೆನೆಯುತಿರ್ದೊಡಾ 


ಸುಡುವೆ 


ಸುಲ್‌ 


ಶಿವನ ನಾಮಂ ಹುಡುಕುನೀರದ್ದದಿಹ:ದೇ (ಸಿದ ರಾ. ಕ ೧6) : 
ಜಿ 


ಲಂಕೆಯ ಸಹಿತವೆಲ್ಲರ ಹುಡ:ಕುನೀರದು ವೆನು (5%8ರಾ- ೯ ೬೦): 


ಗಂಗೆಯ ನಡುಗಡಲಲೀಕ್ಷಣನೆ ೩ಳರನು ಹ:ಮುಕ-ನೀರದ್ದೂವೆನು ಕೌರವ 


ಕುನ್ನಿಗಳನು (೧೪8ಗ. ೧೦-೮೬೩೭)- [ಪುಡುಕುಸೀರ್‌ 4 ಅಟ್ಟು] 


೫೬೬೮)೦ 


15 


೫ | ಪುಡುಪುಡು (ನಾ). ಒಂದು ಅನುಕರಣಪದ : 


25 


30 


35 


4೧ 


46 


ಪುಢಾಕಾರ 


ಪುಡುಕೆ  ಪುಡಿಕೆ' ನೋ. 

ಪುಡುಕೆಗಟ್ಟಿಸು (ಕ್ರಿ). (ಆಲಂ) ಗಂಟಂ ಕಟ್ಟೆ ಕೈಕೊಂಡು ಓಡಿ ಹೋಗಂ 
ವಂತೆ ವಕಾಡು ; ಎತ್ತಂಗಡಿ ವರಾಡಿಸಂ: ಮಾಳವಮೇಳುವುಂ 
ಪುಡುಕೆಗಟ್ಟಿಸಿದತ್ತಅಕೆಯಟ್ಟಿ ಚೇರನುಂ  ಚೋಳನುಮಂ ಸವುತಿದ್ರ 
ದೊಳಗರ್ದ್ವಿದುದು . , - ತೇಜದುಬರ್ಬ್ಟ (ಎಳ. ೫12, ಶಿಕಾರಿ. ೦೨೩-೦೬; 
3019). [ ಪುಡುಕೆ («ಎ ಪುಡಿಕೆ) + ಕಟ್ಟಿಸು] 

A ಪುಡುಗ ' ಹುಡುಗ ' ನೋ. 

ಪುಡುತಕೇಶ.. ಪುಡ್ತಕೇಶ (ನಾ). ಪೋರ್ಚುಗಲ್ಲಂ ದೇಶದವನಂ : ತಾವು 
ಪರಾಯ ತಾಲ್ಲೂಕು ಪುಡುತಕೇಶನ ಆಶ್ರಯದಲ್ಲಿ ಇದ್ದೀರೀ(ಕಾ ಕೇಂದ್ರ. ೨09). 
ಪುಡ್ತಕೇಶ : ಗೋವೆ ಪುಡ್ತಕೇಶ ಖಾವಂದ ಗವರ್‌ನರ ಹೆಸರಿಗೆ ಒಂದು 
ತಾಕೀತಿ ಆದರೆ ಆ ಅರಸುಗಳು ಇಲ್ಲಿಗೆ ಬಂದು ತಲಪ್ಕಾರು (ಉಕೇಂದ್ರ. ೨೧೩). 
"ಪೋಚ್ಚ ೯ಗೀಸ್‌' ಪರಾ. 

[*-೫೦. ೫೦೯೧೪೨6೦ /ತೆಲು. ಬುಡುತಕೀಚು) 

ಪುಡುಪುಡನೆ (ಅ). ಪುಡುಪುಡು ಎಂದು : ಸಿಂಧುನಂದನನ ಕೋಪಶಿಖ 
ಶಿಖಾ೯ಳಾಪಂಗಳೊಳ್‌ ಪುಡುಪುಡನಟ್ತ ಸಾಯಲೆಂದು ಪಾಯ್ತ 
ಪತಂಗಂಗಳಂತೆ ಸೋಮಕ ಶ್ರೀಜಯಪು್ರಮಂಖನಾಯಕರೆೊಂದಕ್ಷೋಹಿಣೀ 
ಒಲಂಬೆರಸು ಭರಂಗೆಯ್ಹಾಂತೊಡೆ (ಶಂಕರಾ. ೧೦-೩೪ ವ); ಎನ್ನ ವಂಕ್ಕಳು 
ವತಾನುಂ ಡುಃಖಾಗ್ನಿಯೊಳ್‌ ಪುಡುಪುಡನೆ ಪುರ್ಗಿ ನಮೆವ ಪಾಪದ ಘಲವಂಂ 

[ಪುಡುಪುಡು + - ಅನೆ] 
ನಡನಡನಡುಗಿ ಮಿಡು 

ಪುಯ್ಮಲಿಡುತ್ತುಂ (ಅಶಪು- 


ನೀನಮೋಘಮನುಣ್ಟೆ (ಸುಕುವತಿ- ೫.೭ ವ): 


ವಮಿಡುವಿಡುಕಿ ಪುಡುಪುಡು ಪಗ್ಗಿ 
೦೦-೦೦ ವ): 
ಪುಡೆ (ಅ). ಸ್ಪಷ್ಟವಾಗಿ ; ನಿಶ್ಚಿತವಾಗಿ : ಚಂಡಿವುಯ್ಮಂಗೆ ಶ್ರೀವನಿತೆಗೆ 
ಬಿ ಬೆ ಚಿ 
ತಾನಾಗಿ ಶ್ರೀವಿಶಾಲನೆ ಪುಟ್ಟುವಂತೆ ಪುಡೆ ಪುಟ್ಟಿದಂ ಚಾವು[೦1ಡ 
(ಕಇ೮. ೦೦೨೪-೪೭ ; ಸು, 1093)- 
(ಪ್ರಾ. ಫುಡ./ಸಂ. ಸ್ತುಟ./ತಮಿ. ಪುಟೈ--ವೃಕ್ತವುಗು] 
ಪುಡೆಯ `ಪುಡೆಹ' ನೋ. 


ಪುಡೆಹ.. ಪುಡೆಯ (ನಾ). ಹಲಸಂ, ಕುಂಬಳ, ನೆಲ್ಲಿಕಾಯಿ 
ಮೊದಲಾದುವುಗಳಿಂದ ತಯಕಾರಿಸಂವ ಒಂದು ಬಗೆಯ 
ವೇಲೋಗರ : ಕಇಡುಮೆತ್ತನುಕ್ಕರಿಸಿಕೊಂಡ ಹಲಸಿನ ಕಾಯ ಕಡಲೆ 


ಯಂದದೊಳು ಕತ್ತರಿಸಿಯುಪ್ಪೀಗು ಹುಳಿಯೊಡನೆ ತಂಪ್ಪವನೆಆಕದು 
ತುಂಳಿಸಿಯವರೆಯಂತೆ €ತ್ತರಿಸಿ ಬಲಿದ ಹಾಲ ಬಡಗಸಂಡಗೆಯುಳ್ಳಿ, 
ತೆಂಗಾಯಿು ಶುಂಡಿಗಳ ಹುಡಿಯಿವೆಲ್ಲವನು ತುಪ್ಪದಿ ಹುರಿದು ಹದವೆಣಸ" 
ಜ.ಓದ ಮೊಸರ (ಲಸಿ ಇ.ಪ್ಹದೆೊಳಗಟ್ಟುವೊಗ್ಗರಿಸಿ ಪುಡೆಹ[ಕಾಕಾ. 
ಡಿಯ]ವ ವಶ ಳ್ಳುದು (ಸೂಶಕಾ. ೫-9೨). ಪುಡೆಯ ; ನೆಟ್‌ ಸಣ್ಣನಾಗಿ 
೭೦೦ಬಳಕಾಯನುತ್ತರಿಸಿ . . . ಸಂಭಾರವಂಂ ತಳಿದುವೊಗ್ಗರಿ% ಪುಡೆಯವ 
ವಕಾಳ್ತುದು (ಸೂಶಣಾ. ೫-೨೪) ; ಎಳೆಯ ಹಲಸಿನ ಕಾಯ ಸಿಪ್ಪೆಯ 
ತೆಗೆದು ಸಂಬಳಿಸಿ . . . ಬೇಯಿಸಿಕೊಂಡು ಬಳಿಕ ತಾಳಿಲ ಕೊಣಬು 
ಪುಡೆಯಂ ಮುಂತಾದ ಮೇಲೋಗರ-ನು ವರಾಳ್ತೆದಂ (ಸೂಶಕಾ. ೫-೬೬) 
1? 
ಪುಡ್ತಕೇಶ "ತಪುಡುತಕೇಶ' ನೋ. 


ಪುಢಾಕಾರ (ನೂ). ಮುಂದಾಳುತನ ; ನೇತೃತ್ವ: ಈ ಎಲ್ಲ ಮಾತಂಕಿತೆ 


ಗಳಲ್ಲ ತುಂಗಕ್ಕನದೇ ಪುಢಂಕಾರವತ್ತೂ (ಮೂಕುರಾ, ೧90) ; ನಾಲ್ವತತ್ತಿ 
ವರ್ಷ  ವಯಂಸ್ಥಾಗುವಎರೆಗೆ ಹೊಳೀಹುಣ್ಣಿವೆಯ ಚಟುವಟಿಕೆಗಳಲ್ಲಿ 
ಅವನ ಪುಢಾಕಾರವಿರುಶ್ತಿತ್ತು (ಗಂಮಾಯಿ- ೫೪). 


| ಎಮರಾ, ಪುಢಾಕಾರ ] 


ಪುಢಾರಿ 


ಪುಢಾರಿ ಪುಡಾರಿ (ನಾ). ಮುಂದಾಳು ; ನೇತಾರ: ಮುಖಂಡ: 
ಹಳ್ಳಿಯ ಪುಢಾರಿಗಳು_ಹಿರಿಯರು._ಹುಂಬರು ಎಲ್ಲಾ ಸೇರಿದ ಬ್ರಹ್ಮ 
ಸಭೆ ಅದು (ಳಂಂಶು. ೬6) ; "ಬರಾಕು' ಗಳ *ಪುಢಾರಿ'ಗಳಲ್ಲಿ ಒಬ್ಬೊಬ್ಬ 
ರಾಗಿ ಮುಂದೆ ಬಂದು ಜಿಗಿಜಿಗಿದು ಭಾಷಣ ಮೂಡಿದುದಾಯಿತಂ 
(ಅಗತ. ೩8): ಪುಡಾರಿ: ದೇಶದ ವಂಖಂಡರೂ ಅವನಿಗೆ ಗೊತ್ತು ; 
ನಾಡಿನ ಪುಡಾರಿಗಳೂ ಅವನಿಗೆ ಗೊತ್ತೂ (6೪8. ೨೨) : ಹೋಹಾಗ ಬರಂ 
ವಂತೆ ಬರುವಾಗ ಹೋಹಂತೆ ತೋರ್ಪವರೀ ಮೂರು ನೋಡಿ ಒಬ್ಬ 
ಪುಡಾರಿ ಮತ್ತೊಬ್ಬಳು ವಯ್ಮೂರಿ ಮತ್ತಿನದಿನ್ನೊಂದು ಏಡಿ (ಇಂತಾಶ. 
೦೪೬-೦೩೬). [ + ಮರಾ. ಪುಢಾರೀ, ಪುಢಾಕಾರೀ] 
ಪುಢಾರಿಕೆ (ನಾ). ವಂಂದಾಳುತನ ; ವಬಖಂಡತ್ವ : ಅವನಿಗೆ ಜನತೆ 
ಯಲ್ಲಿ ಗಣ್ಮವಾದ ಸ್ಥಾನ ದೊರಕಿತ್ತು ; ದೇಶದಲ್ಲಿ ಪುಢುರಿಕೆ ಬಂದಿತು 
(ಸ್ಮಯಂವ. ೧೦). (ಪುಢಾರಿ 4 -ಇಕೆ] 
ಪ್ರಢಾರಿತನ (ನಾ). = ಪುಢಾರಿಕೆ : ಮಧ್ಯಮರು ಪುಢಾರಿತನದ ಯಜ್ಞ 
ದಲ್ಲಿ ಯಾರನ್ನೋ ದೂಗಿಸಿ.. . ಅವರು ಮೈಮರೆಸಿ ಕೊಳ್ಳುವುದು 
* ವಾಡಿಕೆಯದೇ ಆಗಿದೆ (ಕಂಣತಂ. ೬ ಮುನ್ನುಂ)- ಗ[ಪುಢಾರಿ--ತನ] 
ಪುಣ್‌. ಪುಂಡ. ವುಣ್ಣು, ಹಂಣ್‌, ಹಂಣ್ಣು (ನಂ). ೧. ವ್ರಣ: 
“ಆರುಃ, ವ್ರಣಃ ಈ ೨ ಪುಣ್‌ (ಹುಣ್ಣು) (ಹರಾಯು. ೦೦೪-೪); 
ಒಳ್ಳನುರಿವ ಪುಣ್ಣಳೊಳ್‌ ಕ್ಷಾರವಾರಿಗಳನೆಆ್‌ದೊರಸಿ ಕರ್ಚುವರುಂ 
(೪೪. 3-68 5): ವುಣ್ಣೊಳ್‌" ನೊಣಂ ಪುಷ್ಪದೊಳ್‌ ಪ್ರಣಯಂ 
ಮುಟ್ಟುದು ತುಂಬಿ (ಸೋತು. ೧-೬೩) ; ಮನದೆಣಳ್‌ ದಯವಿಲ್ಲದವನ 
ಕಣ್ಣೇಂ ಪುಣ್ಣೇಂ (ಕನುರ. ೩೯ ಶ್ರಯೋ). ೨. ಗಾಯಂ; ಏರಂ: ಕ್ಷತ: 
ತಾಗದೆ ಪಲ್ಲಳ ತುದಿ ಪ[ಣಕಾಂ.ಹು]ಣ್ಮಾಗದೆ ನಡುಕಂದದೊಳಗು 
ನೋಯದೆ ಸವಿಗಿಂಬಾಗಿ ರತಿರಾಗದುರುಳಿವೊಲಂಗೆ ಕರಂ ಬೀಗಿ ಬಾಯ್ಲೆ ಳಂ 
ಚುಂಬಿಸಿದರ್‌ (ಉತ್ಕತಾ. ೬೭೭ ಕೂರ್ರಳ); ಚತುರ್ಬಲಂಗಳ ವೆಶಯ್ಲುಳೊಳ್‌ 
ಬಿಗಿದಸುಂಗೊಳೆ ಸುಯ್ದು ಕೆತ್ತುವ ಪುಣ್ಣ ಬಾುಯ್ಗಳೆ ಬೀರಮಂ ಪೊಗಬ್ವಿ 
ಬುಯ್ಗಳಿನಿಪ್ಪುವು (ಇಷ್ಶನ- ೩). ಪುಂಡ್ಕು : ೩. (ಆಲಂ) ವ್ಯರ್ಥ ; 
ವಿಫಲ : ಪದುಳಿದನಲ್ಲದನಂ ಕಲಿಸಿದೊಡಂ ತಿಳಿಪಿದೊಡಮೇಂ ನಿಲಲ್ಕಆಾ 
ಗುವ ಚಿತ್ತದೊಳಾಪ್ತನ ವಚನಮದು ಪುಸಿದೊಡಂ ಪುಂಡಾಗಲೆಂತು 
ಮಯದ ತೆಜಿದಿಂ (ಸರಾಶ- ೦೦-೦೩೪) - ಪುಣ್ಣು : ೧. ಪುಣ್ಣಿನಂತೆ 
ನೋವಂ ಮುಟ್ಬುದು (ರರ್ಮಾಮ್ಮ - ೪-೦೭೩). ವಿ. ಕಂಸಿದೆಣ್ಣೆಯ 
ಮೊಯಿಲ್ಲಿ ಪಟುಭಟರ ಮೈದೊಗಲ್‌ ಕೀಸಿದುದು ಮಳಲ ಮುಳೆಯಿಂದೆ 
ಪುಣ್ಣಾದುವು (ಕಂತ್ರಿ: 93-49). ಹುಣ್‌ : ೧. “ವ್ರಣಂ-ಹುಣ್‌” 
(ಉಾಶಕ್ಕ. ೨೯೦). ವ. ಸುಜ್‌ದು ಕಿತ್ತುವ ಹುಣ್ಣೆರಸಾಡುವಟ್ಟೆಯಿಂ 
ಚರಮೆಸೆಯಲ್ಕೆ (ಎಇ. ೫7111, ೨೦೩-೩೩;2162). ಹುಣ್ಣು : ೧. “ವ್ರಣಃ, 
ಈರ್ಮಂ, ಆರು: ಈ ೩ ಹುಣ್ಣು” (ನಾ8ಾ. 930); ಅಂಬುಳುವಾದಡೆ 
ಷಣ್ಮುಖನೆಂಬರು ಸೀವಳಿಗೆಯಾಗೆ ಸಲೆ ವಕಾರಿಯ ಹುಣ್ಣೆಂಬರು 
ತುಜಿಯಾದಡೆ  ಘಣಿಯೆಂಬರ್‌ ಮಂಿಹೀನಜನರದೇನಂ ಮಾಡರ್‌ 


(ಸಮತ. ೯-3೬); ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವರೆ (ಏಸವ- ೩೧೬); 
ಬೆಂದ ಹುಣ್ಣಲಿ ಸುಸಿವೆಯ ಬಳಿಯದಿರು ಸಂಜಯ (ಕುವ್ಮಾರ್ರೋ. ೦-೮); 
ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ? (ಗಾರೆ). 

(ದೇ.8 ತಮಿ. ಮಲ. ಕೋತ. ಪುಣ್‌, ತುಳು, ಪುಡಿ ; ಕೊಡ. 
ಪುಣ್ಣ್‌. ಪುಣ್ಣೀ ;: ತೆಲು, ಪುಂಡು; ಕೋಲಾ, ನಾಯ್ಕಿ. ಪನ್‌ ; 
ಮುಲ್ತೊ. ಪುನು)] 


ಪುಣಂಬು ` ಪುಳುಂಬು ' ನೋ. 
ಪುಣಗು ' ಪುಣುಗು' ನೋ. 
ಪುಣಜ ' ಪುಂಚೈ ' ನೋ. 


೫೬೭೦ 


ಪುಣುಗು 


ಪುಣಜಿ “ಪುಂಚೈ ' ನೋ. 
ಪುಣಪುಣನೆ (ಅ). ಪುಣಪುಣ ಎಂದು : ಅಳಿಲು ಪುಣಪುಣನೆ ಮರ ಹತ್ತಿ 
ಬಾದಾಮಿ ಮತ್ತು ಖರ್ಜೂರಗಳನ್ನೆಲ್ಲ ಪಟಪಟ ಉದುರಿಸಿತು (ಪುಕ್ಕ. 39) - 
[ ಪುಣಪುಣ್ಮ + -ಅನ್ಕೆ) 

ಕ |ಪುಣಸುಗ (ನಾ). ಒಬ್ಬಾತನ ಹೆಸರು : ಅವಚವಾಡಿಯ ವಪೆರ್ಮ್ಮಡಿ 
ಗಾವುಣ್ಣನ ಲಕೊಳಾದಿತ್ತನ ಮೆಳೆಯ ಪುಣಸುಗ ಸತ್ತಂ (ಕ. 31. 
ಶಾನುರಾ. ೧೩೪-೦೦; 893). [77 

ಪುಣಸೆ "ಪುಳಿಸೆ' ನೋ. 

ಪುಣಿ, ಹುಣಿ (ನಾ)- (ಕರಾ) ಹೊಲಗದ್ದೆಗಳ ಬದು; ಒಡ್ಡು; ಏರಿ : 

ಜಾರಪ್ಪ, ಆ ದೃಶ್ಯವನ್ನು ನೋಡಲಾರದೆ ಗದ್ದೆಯ ಪುಣಿಯ ಮೇಲೆ 

ಕುಸಿದು ಬಿದ್ದನು (ಕಣಕ. ೬6) ; ಮೇಲಾಳುಗಳು ಒಬ್ಬೊಬ್ಬರಾಗಿ ಬಂದು 

ಗದ್ದೆಯ ಪುಣಿಯಲ್ಲಿ ನಿಂತರು (ಹುಂಕಾ, ೨೪). ಹುಣಿ : ನೀನು ಗಳಿಸುವುದು 

ಎಲ್ಲಿಂದ ? ಬಂದರಿನಲ್ಲಿ ಹೊರೆ. ಹೊತ್ತೋ ? ಗದ್ದೆಯ ಹುಣಿ (ಏರಿ) 

ಕಡಿದೋ 2 (ತೋಲ. ೩೭) : ಕೆಲವರು ಗದ್ದೆಯ ಹುಣಿಯಲ್ಲಿ, ಕೆಸರಲ್ಲಿ 

ಹೊರಳಾಡುತ್ತೆಲಿರುವರು (ಗುಲ: ೭). [+ ತುಳು. ಪುಣಿ) 
ಪುಣಿಚು ` ಪುಳಿಂಚು' ನೋ. 

ಪುಣಿಚೇಟು" 'ಪುಳಿಚೇಟಿ2* ' ನೋ. 

ಪುಣಿಜ (ನಾ). ಒಂದು ಬಗೆಯ ಕೀಟ: 'ಪಟ್ಟಪುಣಿಜ  ಪರಾ$ 

[ದೇ. ॥ ತೆಲು. ಪುಣುಜು. ಪುಣುದು 3 
ಪುಣಿಜೆ ` ಪುಳಿಂಚೆ' ನೋ. 
ಪುಣಿಲ್‌ " ಪುಟ*ಲ್ಕ್‌ ` ನೋ. 
ಪುಣಿವುಲ್‌ (ನಾ). ಒಂದು ಬಗೆಯ ಪಕ್ಷಿ:. ಪರ್ದು ಮರವಂ ಮರ 
ಕುಟಿಗಂ ಪುಅಲೆ ಬುಜುಗಿ ಹಸುಬಂ ಪುಣಿವುಲ್‌ (ಸೂಕ್ತಿಸು. ೩-೧೪೬)- [?) 

ಪುಣಿಸೂರ್‌ (ನಾ). ಒಂದು ಊರಿನ ಹೆಸರು: ವುಣಿಸೂರ್ಪೊಲನೆಲ್ಲು 
ಪಾಣ್ಣಿಯುವಳಿವದು ಸರ್ವಪರಿಹಾರ (ನೆನ್ಶಿ 60; ೦9೩೦ ೩೬-೭; 8ನೆಯ ಕತ). 

[ ಪುಣಿಸೆ (ಆ ಪುಳಿಸೆ) + ಊರ್‌] 

ಪುಣಿಸೆ " ಪುಳಿಸೆ' ನೋ. 

ಪುಣಿಸೆಯಮ್ಮ (ನಾ). ಒಬ್ಬಾತನ ಹೆಸರು : ಸತ್ತಿವಂಗಲದ ಸಾಮಿಯ 
ಸಮ್ಮನ್ಹಂ ಮಾರಯ್ಯನುಂ ಪುಣಿಸೆಯಮ್ಮನುವಿಟ್ಹು ತಮ್ಮಲೋಪಂದಿ 
ಗೊಟ್ಟಲ" (ಎಳ. 1೩. ಹೂಸೆಕೋ- ೦೦೦-೭:997)- 

[ ಪುಣಿಸೆ ( ಎ ಪುಳಿಸೆ) 4 ಅಮ್ಮ] 

ಪುಣಿಸೆವಣ್‌, ಹುಣಸೆಹಣ್ಣು, ಹುಣಿಸೆವಣ್ಣು, ಹುಣಿಸೆಹಣ್ಣು (ನಾ). ೧. 
ಹಂಣಿಸೆವಂರದ ಹಣ್ಣು: ಶಿಂತ್ರಿಣೀಫಲ ; ೫p ಅಡಂಗೆಯಲ್ಲಿ ಇದನ್ನೂ 
ಎಶೇಷವಾಗಿ ಬಳಸಂತ್ತಾರೆ : ಜೀನ್ಸುಣಿಸೆವಣ್ಣೊಸನಾ೦* ಎ. ಪೀಲಿ 
ಯೆಂಬಿವಂ ತುಂಬಿದ ಕಂಬಿಯಂ ತಳೆದದೇಂ ತಳರ್ದತ್ತೊ ಪುಳಿಂದಸಂಕುಳಂ 
(ರಾಜರೇ. 8-೦೧೪). ಹುಣಸೆಹಣ್ಣು : ೧.ಈಗ ಹುಣಸೆಹಣ್ಣು ತುಟ್ಟಿ ಯಾಗಿದೆ 
(ಕಂ). ಹುಣಿಸೆವಣ್ಣು ; ೧. ಒಂದು ಮಾನೆಣ್ಣೆಯೊಳು ಹುಣಿಸೆವಣ್ಣಿನ 
ಹುಳಿಯನೊಂದಿಸಿಯದನುವೊಲೆಯೊಳಿಂಗ:ಸಹಿತಂ ಕಾಸಿ (ಸೂಶಕಾ.- ೩-೦೪). 
ಹುಣಿಸೆಹಣ್ಣು: ೧. ಹೊಳೆಯಲ್ಲಿ ಹುಣಿಸೆಹಣ್ಣು ತೊಳೆದ ಹಾಗೆ' (ಗಾರ). 
೨. (ಆಲಂ) ಗರ್ವ ; ಸೊಕ್ಕು : ಅವನ ತಲೆಯಲ್ಲಿ ತುಂಬಿದ್ದ ಹುಣಿಸೆ 
ಹಣ್ಣು ಸ್ವಲ್ಪವೇ ? (ಸ್ಮಶ್ಕಹೂ. ೧೭೪). [ಪುಣಿಸೆ (ಎಪುಳಿಸೆ) + ಪಣ್‌) 

ಪುಣುಂಬು :ಪುಳುಂಬು' ನೋ. 

ಪುಣುಗು, ಪುಣಗು, ಪುನಗು, ಪುನುಗಂ, ಪುಳಗಂ, ಪುಳಂಗು (ನು). 

ಒಂದು ಬಗೆಯ ಕಾಡುಬೆಕ್ಕಿನ ಗುಂದಗ್ರಂಥಿಯಿಂಂದ ಪಡೆಯುವ 
ಸಂಗಂಧದ ವ್ಯ ; ಜವಾದಿ: “ಪುಣುಗೂ ವಾರ್ಜಾಲಿಯೆನೆ 
ಜವಾದಿಯೆನಿಕ್ಕು” (ನುಂಗಕಾ. ೪೪-೨೨); ಪ್ರರದೊಳಗೆ ಉಳ್ಳ ಪುಣುಗೆಲ್ಲವಂ 


ತಿಂ 


66 


ಪ್ರುಣುಗುಕಾಪ 


ತರಿಸುತಂ ಪುರಹರಗೆ ಸಹಸ್ಪಾಭಿಷೇಕಮುಂಂ ಮಾಡುತಂ (8ವಸಂ. 3೨8೩-೦೦): 
ಕರ್ಪೂರ ಕಸ್ತೂರಿ ಜೀರ್ಣ ಜವಾಜಿ ಥೆಣುಗು ಬಹುತೈಲ ಸೋಜಿಗದಡೆದ 
ಸುಗಂಧದಂಗಡಿಗಳ : | ೧೭ಜಿಸುತಿರ್ದುವಿಕ್ಕೆಲದಿ] (ನೋಡತ- ೩-೦೦). 
ಪುಣಗು : ನಾಃಕೇಂದ್ರಿಯ ನಿನ್ನ ತನುಗಂಧಕೆಳಹ ಮೇಲೆ ಸೂಸಿದ ಪುಣಗು 
ಕಸ್ತುರಿಯ ಪಾಸವಿಡಿಯದು (ಕಂನಏಿ- ೯೪-೦೮೨); ಮಯ ಮೇಲೆಯಿಲಿಯ 
ಆಕುರದ್ದು ಗಂಟ:ಗಳು ಯೇಳುವದು. ಮೈಯಲ್ಲಿ ಪುಣಗಿನ ಗಂಧವು 
ಪುಂಟಂಗಿಯಿಹುದು (೩53- ೨೦ ೨). ಪುನಗು: ವಿನುತಕತ್ತುರಿ ಸಾದಿನಿಂದ 
ತಿದ್ದಿದ ಪೆಟ್ಟಿ ಘ್ರನಗಿನಗ ಣಿ ಚಳಿಗಳಿಂ ಮಿನುಗುತಿಹೆ. . , ರಂಗವಲ್ಲಿಯಿಂ 
ಎತ್ತೆಲಾಗಾದರೂ ಹಚ್ಮಿಕೊಳ್ಳಬಹುದು 
ಕಸ್ತೂರಿ. ಪುಡುಗು೨ . 
ಭುಳುಗಿ ತೇಲಿದದರು ಆ 


(ನರಮೋ. ಇ೭ 3೪); ಪುನಗಿದ್ದರೆ 
(ತ:ಟೃಹ. ಎ9೨). ಪುನುಗು: 
ಮುಂತಾದ ಸಹಜ ಸುಗಂಧದ್ರನ್ಮಗಳಲ್ಲಿ 
ಕಾಲದವರು (ಸಾ೬ಣ. ೩೨) ; ಹಚ್ಚಿಕೊಳ್ಳಿ ಪಲಿದುಳೆಗಳೆ್ನಂ ಗಂಧ ಅಟ್ನರು 


ಪುನುಗು ಕಸ್ತೂರಿ ಇತಾದಿ ತರತರದ 


ಪುಳಗು : 'ಪಳಗುಕಾಪ್ರ ` ಪರಾ. 


ಭೋಗಮಂ! (ಕೋಗಿಲಿ. ೧೮ ೨). 
ಪುಳುಗು : ' ಪುಳುಗುಗುಪು` 


ಪರಾ. 

ಪುಣುಗಿನ ಚಟ್ಟು, ಪುಣುಗಿನ ಚೆಟ್ಟು ಪ್ರಣಂಗಿನ ಲೇಪನದ ದೃ 
ಪುಣುಗಿನ ಚಟ್ಟಿನ ಗ:ಣ . . ತ್ರಿವಿಧ ವಿಷರೋಗಗಳೇ ಮೊದಲಾದವು 
ಗಳನ್ನು ಹೋಗಲಾಡಿಸುವುದರಲ್ಲಿ ಒಹಳ ಪರಿಶೃಎ-ವುಳ್ಳಮ್ದು ಪ್ರಣುಗು 
(ಸಳವೈ 30) ; ಕತ್ತುರಿಯೇಣ ಪುಣುಗಿನ ಚೆಟ್ಟು ಹರಿಣಗೋರೋಜನ 


ಕೃಷ್ಣಾಜಿನ ಪುಲಿಚರ್ಮು ನರಿಗೊಂಬ:ಗಳನಿತ್ತರೊಲಿದು (ಮೋಹತ. ೧೯ ೭೫). 
ಪುಣುಗಿನ ಬೆಕ್ಕು -ಪ್ರಣುಗನ್ನು ಒದಗಿಸಂವ ಒಂದು ಬಗೆಯ ಬಿಕ್ಕು ; 
ಕಸ್ತೂರಿಬೆಕ್ಕು : "ಗಂಧಮಾರ್ಜಾಲಃಕಸ್ತ್ರೂ ರಿಬೆಕ್ಕು. ಪುಣುಗಿನ ಬೆಕ್ಕು” 


(ಕರಿ. ೪೭). 
[ದೇ.॥ ತವಿ. ಪನುಕು. ಪುಲುಕ: ; ವಲ. ಪಟುಕು. ಪುಟು; 
ತುಳು. ಪಣುಂಗು, ಪುಣುಗು, ಪುನುಗು ; ತೆಲು. ಪುನುಂಗು ) 


ಪುಣುಗುಕಾಪು. ಪುಳಗುಕಾಪು, ಪುಳುಗುಗಾಪು (ನಾ). (ದೇವರಿಗೆ 
ಮಾಡುವ) ಪುಣುಗಿನ ಲೇಪನ : ತಿರುನಕ್ಷತ್ರ ೧೪ಕ್ಕೆ ಸಲ್ವೂದು ಗ 


೬೦ ಶ್ರೀ ಏಕಾದಶಿಯ ಪುಣುಗುಕಾಪ್ರ ವರ:ಷವೊಂದಕೆ ೧೨೭ (ಎಳ, ಇಳ. 
ಶ್ರೀರಂಗ, 38೭-೬: 1564). ಪುಳಗುಕಾಪು : ಶ್ರೀಕಾಳಹಸ್ತಿಯಾಶ್ವರದೇವರಿಗೆ 
ಪುಳಗುಕಾಪುಗೂ . . « ಸವಂರ್ಪಿಸ್ತ (ಇಇ, IX-ii. ೩ಾ೫೧-೩; 1562). 
ಪುಳುಗುಗಾಪು : ಪುಳುಗುಗಾಪಿಗೆ ಶಿಂಗಳುತಿಂಗಳಿಗೆ ವ್ಸುಗಶಿರಾನಕ್ಷತ್ರೆದಲ್ಲಿ 
ಅಭಿಷೇ೭ಕ್ಕೆ ಜೇನುತುಪ್ಪ ಪಡಿ ॥ (%23- 1X-;). 1೬0-೬; 1562). 
[ ಪುಣುಗು +೬ ಕಾಪು] 

ಪುಣುಜಿ '` ಪುಂಚೈ ` ನೋ. 

ಪುಣುಬು ` ಪುಳುಂಬು' ನೋ. 

ಪುಣುಶೆಪಡಿ (ನಾ)- ಒಂದು ಸ್ಥಳದ ಹೆಸರು; ಅನ್ನೆ ಬನ್ನು 
ಪಳ್ಳದ ಅಲಕಿಜುಕೆಯೆ: ಕರ್ಗ್ಗ ಲೊಜಕ್ಕಿಯೆ 


ಜೊರಪಡಿಯೆ ಬಳಿಪುಣುಶೆಯೆು: . . . ಶಂಡಿತ್ತು (ಎಳ. ೩೪1, ತಿಶಲೂ, 
990-೭೨೫; 900). [?] 

ಪ್ರಣುಸಿ ` ಪುಳಿಸೆ' ನೋ. 

ಪುಣುಸೆ `` ಪುಳಿಸೆ' ನೋ. 

ಪುಣುಸೆಪಟ್ಟಿ (ನಾ). ಒಂದು ಊರಿನ ಹೆಸರು : ಪುಣುಸೆಪಟ್ಟಿಸಹಿತು 
ಪಳುವತಟಾಕಮಿತಿ ಗ್ರಾಮಸ್ಥ ನಾಮಧೇಯ: ಕೃತ್ವಾ... ಉದಕ 


ಪೂರ್ವ್ವನ್ಹತ್ತ॥ (ಎಳೆ. 111, ಮುಂಠ್ಕ. ೦೦೩-೩೬; 713). 
[ಪುಣುಸೆ (ಎವುಳಸೆ) + ಪಟ್ಟಿ] 
ಪುಣ್ಣಲೆ (ನಾ). ಗಾಯದ ಗುರುತು ; ಬಿರುದಿನ ಬೀರದ ಪೆಸರಕ್ಕ ರಮ 


೫೬೭೧ 


ಪುಣ್ಣಮೆ 


ಪರನ್ಫಪರ ಮೆಯ್ಕ ವುಣ್ಣಲೆಗಳ್‌ ವೋಲ್ತಿರೆ ತೋಳ್ವಲಕ್ಕೆ ಪಡೆದಂ 
ನರಶಾಸನಮಂ . ನರೇಂದ್ರಚೂಡಾರತ್ನ೦ಿ (ಮಂಪು. 8-09); ಕಎಲ 
ಬಿಇಲ್ಲಳೇಂ ವುಂಜಸಲಾರ್ತುವೊ ತೀವ್ರಕರಾಭಿಘಾತದಿಂದವನಿಯ ಬೆಂದ 
ಪುಣ್ಗಲೆಗಳೊಯ್ಯ ನೆ ಕೆಂಗಲೆಗಟ್ಟಿದಂದವು೦ (ಅಂವ. ೬-೬೦). 
[( ಪುಣ್‌ + ಕಲ್ಲೆ) 

ಪುಣ್ಣು (ಕ್ರಿ). ಗಾಯಗೊಳಿಸು : ಜಾಣ್ಜ್ಚದುರನೊದವಿಸುತ್ತಿರೆ ನಾಣ್ವ 
ಲಮಂ ಪಡೆಯು ನೆಗಟ್ಲ ಗಂಡರನೆ ಕರಂ ವುಣ್ತುಷುವುಟ್‌ದವರಂ ಕಡೆ 
ಉರೃದುವು (8020. ೧೧-೪೩). [ಪುಣ್‌ 3 - ಚು) 


ಪುಣ್ಣಮಿ ನೋ. 


ಡ್ಯ ಪುಣ ಮಾಗಾ 
ಪ 
ಇದ್ರು 


10 ಪುಣ್ಣಮಿವೆಅಕ ಪುಣ್ಣಮೆವೆಕ್‌ "ಮೋ. 


26 


ಪುಣ್ಣಮೆ. ಪುಣ್ಣಮಿ. ಪುಣ್ಣದೆ, ಪುಣ್ಣಿಮೆ, ಪುಣ್ಣಿವೆ. ಪುಣ್ಣುಮೆ, 
ಪುಣ್ಣುವೆ. ಹೆಣ್ಮಮೆ. ಪುನ್ನವಿಂ, ಪೂರ್ಣಮಿ. ಹುಣಿಮೆ. ಹುಣಿವೆ, 
ಹುಣುದೆ. ಹಂಣ್ಣಮಿ. ಹುಣ್ಣಮೆ. ಹುಣ್ಣವೆ. ಹುಣ್ಣಿಮೆ. 
ಹುಣ್ಣಿವೆ. ಹುಣ್ಣುಮೆ. ಹುಣ್ಣುವೆ. ಹೂಣ್ಣವೆ (ನಾ). ಪೂರ್ಣ 
ಚಂದ್ರನು ಉದಯವಾಗುವ ದಿವಸ; ಪೌರ್ಣಿಮೆ : ಪ್ರಥಮ 


ವಿಜಯಸದ್ದುತ್ತರಂ ಕಾರ್ತ್ಮಿಗೆ ಪುಣ್ಣಮೆು ಅನನ (ಎಕ. 111, ತಿರುವು. ೦.೪; 
7೬6) ; ಕಾರ್ಶಿಕದ ಪುಣ್ಣವೆುಯ ಮೃಗಶಿರನಕ್ಷತ್ರವು2ಂ ಸೌಮ್ಮಯೋಗ 
ಹಂಂವಾಗೆ (ತಾವೂಫು. ಪಘಣ್ಣಮೆಯಾದುದ: ವಬಖಚ:ದ್ರ 
ವಂಂಡಲ (ನೋಹತ, ೦೩-೨೩)- ಪುಣ್ಣಮಿ: ಸುಕುಪತಾರಸ್ವಾವಿಯುಂ 

ಕಾರ್ತಿಕ ವತಾಸದ ಸುಖದಿಂದೆ 


ಸೋಮ 


ಳೀ) ; 


ಪುಣ್ಣವಿಂಯಂದು 
ಲುಂದಿರ್ವಂ (ನತಡ್ನೂರಾ. ೨6-೭) ; ಜರ್ನ್ಟಗ್ಗಿಯ ಪುಣ್ಣವಿು 
ವಾರದನ್ಹಿನ ಶುಭಲಗ್ನದೊಳ್‌(ಇ6- ಸ 
ಹಾಡಿವದೆಳೆವೆಟ್‌ ಪಣ್ಣಮಿುವರೆಗಂ ರೂಡಿಸಿ . . . ಬಳೆದು ಕುವಲಯೇತ್ಮಾ 
ನಂದಮನೀವಂದದೊಳು ನಂಡೆಜಕಿಯನ ಸುರವತಾರಂ . . , ವಿರಾಜಿಸಿದಂ 
(8ಹು9. ೨.೬೩). ಪುಣ್ಣವೆ: ರಮಣಿಯ ಮುಖಕ್ಕೆ ಮಣಿಮುಕುರ 
ಮನೊಪ್ತಿರೆ ತೋರ್ಪ ದಿವಿಐವಧುಸವಂನ್ಮಿಖಮುಂ ಹಿಮಂಕಿರಣಂಗಂ ರವಿಗಂ 
ಸಮನಿಪ ಪುಣ್ಣವೆಂಯು ಸಂಜೆವೆಣ್ಣಂ ಪೋಲ್ತಳ್‌ (ತಂಕ್ರಪು. ೧೦-೦೩೪) : 
ಪಣ್ಣವೆ ಪೊಂಗುವ ಪೊಸನೇಸಜನಾಂತು ವೂಡದೆಸೆ ಮುಸಗುವ 
ವೊಲ್‌ ಬಸಿರ್ವೊಕ್ಕು ಬಣ್ಣವೆಜು ಬಿಸಜೂಕ್ಷನಿನವ್ಪಿತಮಾಂಬೆ ಪೆಂಷಿಡಿ 
ಸೆದಳ (ಕಳವ. ೪-8). ಪುಣ್ಣಿಮೆ : ಕೈಳಾಸಕ್ಕೆ ವಂದು ಸಿದ್ಧಶಿಖರತಳ 
ದೊಳು ಪೌಷ್ಯವತಾಸದ ಪುಣ್ಣಿಮೆ [ಶಾಕಾಂ. ಣ್ಞಮಿ]ಯೊಳು ಅಪಗತವಿಹರಣ 
ಪುಣ್ಣಿಮೆಯಂತಿರೆ ಶಶಿದ ಖಿ ನಡೆತಂದ 
ಅ mr ೧ ನ 
ಪುಣ್ಣಿವೆ ಅ; ಆಶ್ವಯೂಜದ ಹುಣ್ಣಿವೆ 
ದಿನದಿನದೊಳ್ಳೆ 
ಚಿಂತೆ 


ಕ್ಷಶತ್ಚವಂನೂಂಪಂ (26ಕ, ೩೦-೩೭). 


೨೫೨-೩೯೪ : 1106) ; 


ನಂಗಿರ್ದ'೨ (ಶಾವುಂ ಫು. ೮೩) ತ 
ಳೊರ್ವಳ್‌ (ರರ್ಮಾಮ್ಮ. ೭-೦೪೧). 


+ 


1074) : 


ಕಂಡನುಸರಿಸದ 


ಸೋಮಗ್ರೆಹಣದಂದ: (ಎಇ: XVI. ೩೦೨೯ 


ಜಸವಮುನದಂ 


ರ್ಚುಶ್ತಿಹ ಜನಪ ಶ್ರೀಕೃಷ್ಣವಿಭುವ 


ವರಗ ಇ 


ಯೋ ಮಿನುಗುವ ಪುಣ್ಣಿವೆಯ ಬಿದು 
ಪುಣ್ಣುಮೆ: ಕಾರ್ತಿಕದ ಪುಣ್ಯ 


PAR 
ವರ್ತಿಸುವ ಕೌಮುದೀಪರ್ವ ಬರಲು (ಸನ್ಮು9ೌ. ೦-೩೨). 


ವೆ:[ಶಾಶಾಂ:೧್ಣವಿಂ]ಯೊಳಾ ನರುಷನರ-ಷಕ್ಕೆ 


ಪುಣ್ಣುವೆ 2 


ಪುಣವವೆಯ ಸಂಪೂರ್ಣ ಜೊನ್ನೊಡಲನ:ುದಿಸಿ ಸ:ಪನ್ನತೆಯೊಳಂ ಕ್ಷೀರಶರ 
ಪೆರ್ದೆರೆ ಪತ್ತಿ ಸಂತೊ:ಹಿಸುವೊಲು (ನನನೋ, ೦.೩). ಪುಣ್ಯಮೆ ; 
ಪೌಷ್ಠ ಸುದ್ದ ಪುಣ್ಯವು: ಸೋಮವಾರ ಸೋಮುಗ್ರಹಣ ಸಂಕ್ರಾತಿ 


೦ ಸ 
; 1087): ಪುನ್ನಮಿ: ಸಪ್ರಷ, ಶುದ 


ಸಂಸಿ ದುಣದಂದು (ಕಾಸಶ.೩೩-೩೦;1)- 


prey ೯ 


ಗ 
ನಿಮಿತ್ತ ದಂದ 


ಓ (ಕಷಆ. ೩೩-೪೬-೦೪ : 
ಪುನವಿಂ ಸೋಮು 
ಇ 


CN 


ಲೃ ಇಳ್ರ ವ್ರ u 


ಪೂರ್ಣಮಿ: ವೈರಾಬಿಷೂರ್ಣದಿಗೆ ಜನಿಸಿ ಮೇಣಿಂದಿಗ್ನದೆ ವೈಶಾಖ 
ೂರ್ಣಮಿಯೆೊಳಿರುಳು ಪರಿನಿರ್ವಾಣ ಹೊಂದುವೆನ್ನಾತನನ್ನಿರುಳುದ 


ಕೊನೆಗೊವೆ ಕಣ್ಬೀವೆ ಕೂಂಬೆನಿಂದು (ರೈಕತಿನ. ೩೪-೪೩). ಹುಣಿಮೆ : (6) - 


ಪುಣ್ಣಮೆವೇಃ್‌ ೫೬೭೨ ಪಣ 


4 


ಹುಣಿವೆ : “ರಾಕಾ ಎಹುಣಿವೆ (ಉಕ್ಕಿ. ೨೭6. ಹುಣುಮೆ : 
ಮಗನೆ ಕೇಳ್‌ ಚೈತ್ರವಿಸದ ಹುಣುಮೆಗೆಲ್ಲರನ್ನೊಡಗೊಂಡು ಬಹುದು 
ಗೆಜಪುರಿಗೆ / ಕುರಂಗ, 6೨-೪3): ಹುಣ್ಣವಿಂ;: ವೊಳೆವ ಪೊಂಗಂಟೆಗಳಿಂ 
ದೊಪು_ವಾನೆ ॥ಂಗೊಳಿಸುತಿರ್ದುದು ಹುಣ್ಣವಿಯ ಮುಳುಗುವ ನೇಸಟ್‌ಂ 


ಪುಣ್ಣುಮೆ "ಪಣ್ಣಮೆ ನೋ. 

ಪುಣ್ಣುವೆ "ಪುಣ್ಣಮೆ' ನೋ. 

ಪುಣ್ಬಡಿಸು (ಕ್ರಿ). ಗಾಯಗೊಳಿಸು ; ವಿಜಿಗೀಷು ಬಲ್ಬಿನಿಂ ಖಕ್ಷಜನಂ 
ಸೆಟ್‌ಎಡಿಯೆ ಕಂಡು ಕಾಯ್ದೆ ಆಗಿದ ಸೂರ್ಯಜನಂ ವುಣ್ಣಡಿಸಿದಂ (ಶುರಾರತಿ 


ಮೂಡುವ ತಿಂಗಳಿಂ ಚೆಲುವನಾಂತಾಗಸದಂತೆ (ಶಂಪ್ರಸಂ. ೨೦-೩೩). | 5 ೦೦-೦೩೦). (ಜರ ಡಾ ಡ- —-ಇಸ್ಕು] 

ಹುಣ್ಣಮೆ : ಗಗನದೆೊಳಗೆ ಹುಣ್ಣವೆ) ಹೋದ ಮಣುದಿನ ಪಗಲೆಸೆದಿರ ಪುಣ್ಬಡು (ಕ್ರಿ). ಗಾಯಗೊಳ್ಳು : » ಮಟ್ವಿ ವಕ್ಕದೊಡ್ಡು ವುಣ್ವಡುವಿನ 
ಲಾತನೊಡಲ ಮೃಗವೊಲಗುಡು ಮೊಗ್ಗಿಸುವೊಂದಂದದಿ ಮೊಗವೆಶ್ತಿ ಎಬ್ಬ್ಬ ಸನ್ನು ಸವಕಟ್ಟಜ'ದಲ್ಲಿಗೆ ನೂಂಕಿ ಬೀರಮಚ್ಚಟಾರ್ವಿನಮಾಮೆ 
ಗಳೆಹಮತೆಯ್ಲಿದುವು (ಮೋಶಕ, ೧೯-೦೩) ; ಹುಣ್ಣವೆಕಿ(ಕಾಕಾಂ. ವೆ]ಯ ತಳ್ತಆಂದು ಗೆಲ್ದೆವರಾತಿಯನೆನ್ನು ಪೊಚ್ಚಐ ನುಡಿವಬಾಗಣ್ಣರಂ ನಗುವ 


ಶಶಿಯ2ಂತೆ ಚೆಲುಚೆಲುವೆಣ್ಣುಗಳು ಸಹ ಬಂದನೆಂದೀಕ್ಷಿಸಿತು ಪುರಜನವು ದೊಟ್ಟಜಿ ಮಾವನ ಗನ್ಮಹಸ್ತಿಯಂ (ಬಳ. 11. ೦೩೪-೪೪ ; ಸು, 082); ಕಿಆ್‌ದು 
(ತಾಳ್ಕರಾ. ೦೮-೯೬). ಹುಣ್ಣವೆ: ಹು(ಶಾಕಾಂ. ಪು]ಣ್ಣವೆಯಲ್ಲಿ ಚಂದ್ರ | ಸಮಯದಿನಾ ವಿರಾಟನ ಬಲಂ ಪುಣ್ವಟ್ಟೂ ಚಲಂಗೆಟ್ಟು ತೊಲಗುವುದುಂ 

ಖಖಿಯರ್‌ ನೆಲೆವಾಡದ ಟಗಳ ಷಷ್ಟ ತಣ್ಣೆಲರಾಸೆಯಿಂದಿರೆ (ಕೇಬಥ್ರಿ. 0೦-096 5) ; ನುಣ್ಬಣೆ ಮೆಲ್ಲದಪು ಮರಲ್ಲಣ್‌ ಬಾಯ್ದೆ ಆಕಿ 
ನಿಶೀಥಿನಿಯೊಳ್‌ ಖಳರಂಹ ಬಂದು . . . ತನ್ಮುಖೇಂದುಗಳನೀಕ್ಷಿಸಿ ತುಂಬುಗಂದಮಿಂಬಿಡಿದೆರ್ದೆಗಳ್‌ ಪುಣ್ಬ ಡುಎನೆಗಂ ಬಿಗಿದು (66೭. ೬-೨೦೩). 


ಶುಕೆಯನೆಯಿನ್ನಿದಂ ಕ್ಷಣಂ (ಕಾರು. ೪-೩9); ಮುನ್ನ ಸಂರತೆತ್ತೀಸವೃಂದವು 
ಹುಣ್ಣವೆಯ ಪ್ರಕಿಮಾಸವೂಜೆಗೆ ಭಿನ್ನಎಲ್ಲದೆ ಲೋಕ ಹೋಗಲು ದೈತ್ಯ 
ನೊಬ್ಬ ವನು ಬೆನ್ನ ಬಂದವನಂ (ಸುಂಕಶ. ೧೬-೪೪); ಸವೆಯದ ಕರ್ಗತ್ತಲೆಯ | 


[ಪುಣ್‌ - ಪಡು] 
ಪುಣ್ಬಡೆ (ಕ್ರಿ). - ಪುಣ್ಬಡಂ: ಪೂತೆಲವಕ್ಕೆ ಪೌರವನಭೂರುಹಂ . . - 
ಸಂಧ್ಯಾತಪನಂಗೆ ತೋರಣಕನನ್ನುಕು೦ಂ ದೊರೆಯಾಗಿ ತೋಟ್‌ದತ್ತಾತೆ 


ತುಂಬಿದಳು ಹುಣ್ಣವೆಯ ಬೆಳ್ಳಿಂಗಳ ಕಿಡಿಸಿ (ನೋಡಕ, ೨೯-೮). ನೊಳಾಂತು ಪುಣ್ಪಡೆದ ಖೇಚರಸೇನೆಯ ರಕ್ತಸೇಕದಿಂ (ಕಂದ್ರಜಿ. ೬-೩೪). 
ಹುಣ್ಣಿಮೆ : ಎಸೆದಿರೆ ನಂದೀಶ್ವರಮಂ ಬಸಂತದೊಳ್‌ ವಾಡಿ ಬಟಾಕ (ವುಣ" 4 ಪಡೆ,] 

ಹುಣ್ಣಿಮೆ [ಕಾಕಾಂ. ಪುಣ್ಣಮಿ, ಪೌರ್ಣಮಿ]ಯೊಳ್‌ ದೇವಸವತಾಜ ಪುಣ್ಣು "ಪುಳುಂಬು' ನೋ. 

ಮೋಕುಳಿಯನಾಡೆ ಸಿಂಪಿಣಿಯದೆ೨ದು ಮಾಡುವರ ತದ್ದಿನದೊಳ್‌ (ಸತಾಶ- ಪುಣ್ಟೆಜು (ಕ್ರಿ). ಇಪುಣ್ಬಡು : ಇಸೆ ಲಕ್ಷ್ಮಣಂ ವಿಯಚ್ಚರಸೈನ್ಕಂ ಸತ್ತುದೆಃ 
ತಿ-೪೩); ನುಣ್ಮುತ್ತಿನಕ್ಷತೆಯ ತಿಲಕ ಹುಣ್ಣಿಮೆಯ ಸಂಧ್ಯಾಲಕ್ಷ್ಮಿ ಚಂದ್ರ, ಪುಣೆತ್ತುದು ಬೆನ್ನಿತ್ತುದು (ಶಂಉಮು. «-೬೪). [ಪುಣ್‌ -. ಪೆಲ್ಮು) 
ಮಂಡಲ  ಸೂರ್ಯಮಂಡಲವನು ತಳೆದಂತೆ (ಇದತ: ೭೨೨೩). ಪುಣ್ಣೊಲಸು (ನಾ). ಹುಣ್ಣಿನ ಕೊಳೆ -ಹೊಲಸು : ಎಜಗುತ್ತೂಮಿರ್ಪ 
ಹುಣ್ಣಿವೆ : ಚೈತ್ರಶುದ್ಧಹುಣ್ಣಿವೆ ಹನುಮಂತದೇವರೆ ಜನ್ಮದಿವಸ ನೊಲಬವುಂಣ್ಮುವ ಪುಣ್ಚೊಲಸೆಂಬವೆಯ್ದೆ ಕೊಠಶ]ರಿಕೆಯನೀಯೆ (ಕಾದ್ರಫಿ- 
(ಕಾಹ, ೬೬)- ಹುಣ್ಣುಮೆ : “ಪೂರ್ಣಿ ಮಾ-ಹುಣ್ಣ್ಣುಮೆ” (ಕಾಕಕ. ೩೫); 00-006). [ಪೆಣ್‌ -- ಪೊಲಸು) 

ಸೂರ್ಯನು ತನ್ನ ಸುಷುಮ್ನೆಯೆಂಬ ಕಿರಣಸೂತ್ರದಿಂದಾ ಚಂದ್ರನಂ ಶುಕ್ಲ ಪುಣ್ಮುವೆಣ (ನಾ). (?) : ಸಾಹಸಭೀವು . . . ನಿಜಭುಜಾಗ್ರಗದಾವರಿಘ 


ಪಕ್ಷದ ಪಂಡ್ಕಂ ಮೊದಲು ಹುಣ್ಣುವೆಯ ಪರ್ಯಂತರಂ ದಿನದಿನಕ್ಕೆ ಹ ಪ್ರಹುರದಿಂ ಪಅಂವಜಾಯಾಗಿ ಪುಣ್ಮು [ಣಿ ಣನ್ದಿ)ವೆಣನಾಗಿ ಮರುಳ್ಲುಣಿ 
ವರ್ಧಿಸುತ್ತಿರ್ಪ೦ (ಏನೇಕ. ೨೧೪): ಕಾಮನ ಹುಣ್ಣುವೆ:ಗೆ ಕಲಕುನೀರು ಸಾಗಿ ಯುದ್ಧದೊಳ* ಕುಜಆ೨ದಲಆಶಿಯಾಗಿ ಬಿಟ್ಕರಿಬಲಂಗಳ ವೇಬವೆ ನಿನ್ನ 
(ಗಾರ): ಹುಣ್ಣುವೆ : : ಹುಲಂತೆ ಹಳಹಳಚನೆ ಹೊಳೆವ ಹುಣ್ಣುವೆ ಬೀರಮಂ (ಗಡಾಯು- ೨-೩). p ಇಲ್ಲಿ ಪಾಠಕ್ಲೇಶವಿದೆ. `ಪುಣ್ಣುವೆಣ' 
ಶಾಕಾಂ. ಣೆ ಮೆ)ಯು ತಿಂಗಳ ಬೆಳಗಿನೊ . ನಡೆತಂದರಾ ಮಹೀವಲ್ಲಭ ಎಂಬುದು ಹೆಚ್ಚು ಸ್ವೀಕಾರಾರ್ಹವಾದ ಪಾಠವೆನ್ನಬಹುದು. 
ನುವತಾ ಸಚಿವನು (ಸಮ್ಮಕ್‌. ೨-೧೨); ಹುಣ್ಣುವೆ ಅಮಂವಂಸಿಯಲ್ಲಿ [?] 
ಯೆ:ರಡಷ್ಟಮಿಗಳಲ್ಲಿ ಪಾಡ್ಕದಲ್ಲಿ ಸಾಧನೆಯು -.. ಮಾಡಲು ತಕ್ಕಂಧಾದ್ದಲ್ಲ| |ಪುಣ್ಮ (ಗು). ೧. ಚೆಲುವಾದ : ಸುಂದರವಾದ ; ಮೋಹಕವಾದ: 
(ಇಟ: ೩-60), ಹೂಣ್ಣವೆ: ರಕ್ಕತಕ್ಷಿನಿದವಛರದ ಪ್ರಥಮ ಷಡ ಏಕಕಾಲಕಳಿತ ಚಕ ,ಧರತೀರ್ಥಕರಕುಸುಮಶರಾಗ ಗಣ (ಪುಣ್ಯತನುವಪ್ಪ 
ಶ್ರೂವಣದ ಹೂಣ್ಣವೆ ಸೋಮುಗ್ರಹಣ ಪ ೫ ಹರಿಹಶದೇವರ x ೬« ೫೬ ಇಂತೀಶ್ವರಂ . . . ದ್ವಾದಶಗಣವಿನೇಯಜನಂಗಳಂ ನರನಂಕನಂಗಲೋಣೆ 
ದಲು (ಸೌ. 1%-1, ೨೩೪-೫ ; 1144) ಗಮನಕ್ಕೆ ಪರಸಿ ವಿಸರ್ಜಿಸಿ (ಕಾಂತಿಫು- ೧೨-೨೯2). ವ. ಒಳ್ಳೆಯ ; 
ಹುಣ್ಣಮೆಯಾಳ್ತ ಎ ಪೌರ್ಣಿಮೆಯ ಅಧಿಪತಿ ; ಚಂದ್ರ ; ಹುಣ್ಣಮೆ ಶ್ರೇಷ್ಠವಾದ ನ ಉತ್ಕೃಷ್ಟವಾದ ಆಸೆಗೆ ಹುಟ್ಟಿದ ಪ್ರುಣಿ ಆಸೆಯನೆ 
ಯಾಳ್ಚ ತನ್ನೆಸಕವನವರೆಸಳ್ಳಣ್ಣೊಳು. ಸುರ್ಚಿದಂತಿಹುದು (ಮೋಹತ. |, ಕಲಿತು ಸ್ರಣ್ಯಪದವಿಯ ಬಯಸಿದರೆ ಭವಮಾಲೆಯ ಭರವು ತಪ್ಪದು 
೦೯ ೬೨). [ಆ ಸಂ. ಪೂರ್ಣಮಾ. ಪೂರ್ಣಿಮಾ) (ವಿಸವ- ೦೨೮) ಅರ್ಜುನನ ಮಂಖುವನ್ನು ಇಂದ್ರನು ಪ್ರೇಮದಿಂದ ತನ್ನ 
ಪುಣ್ಣ ಮೆವೆಟಃ. ಪುಣ್ಣಮಿವೆಅಕ (ನಾ). ಹುಣ್ಣಿಮೆಯ ಚಂದ್ರ; ಪುಣ್ಯಗಂಧವುಳ್ಳ ಕೈಯಿಂದ ತಡವತ್ತ, . . . ಇದ್ದನು (ಕಳಾ. ೦೨೭). 
ಪೂರ್ಣಚಂದ್ರ ತಳತ್ತಳಿಸುವ ಪುಣ್ಣಮೆ ವೆಜಕದೊಗದ. ಮಿಸುಪ ೩. ಪವಿತ್ರವಾದ ; ಪಾಡೂ ; ಶುದ್ಧವಾದ : ನಿಸ್ಟೃಹತೆಯನಾ 
ಚೆನ್ನೇಸರ್ಜದಿರ ಕಂಂದಣದಾಮರೆಮೊಗದ ಕಡುವುಗುದೆಯರಂ ಪಃಹೀಪತಿಗೆ ತಂದುದು ಭವ್ಯತೆ ಪುಣ್ಯ ಜೀವಮಂ ಸಹಜಸುಖಾಸ್ಟ್ರ ದಂ 
ಶುಕವಚನೆ ಸಂಲೋಚನೆಯೊಡನೊಲ್ಲಿಬ್ದೂದರ: (8ಹುಣ ೩-೬೩). | ಬರೆಗಮುಂಯ್ವುನಮುಲ್ಲಿ ತೊಡಂಕಲೀಗುಮೇ (ಆಂಥ್ರಿ. ೬-೨೩) ; ಬಸವನ 
ಪುಣ್ಣಮಿವೆಜ ಬಣ್ಣಿಗೆಗಾಲ ಪ್ರಣ್ಣಮಿ:ವೆಜಕಿಮೊಗದೆಳೆವೆಣ್ಣು ಗಳೆಯ್ನುಂದ |, ಪದ್ಮಕೀರ್ಶಿಲತೆ ಬೇರ್ಪರಿಯಿತ್ತು ರಗೇಂದ ದ್ರಲೋಕದೊಳ" ದೆಸೆಗಳನಗ್ಗಳಂ 
ರೊಡನೆ (30ಪ್ರಿಷಾ:. ೧೨ ೦೪೦). [ಫಣ್ಣವೆ: 4 ಪೆಜಕಿ) | ಎಸಕ ಹರ್ವಿದುದಾಗಳೆ ವಂರ್ತೃಲೋಕದೊಳ* (03ರ, ೧೨ ಸೂಶಶೆ). 
ಪುಣ್ಣವೆ -ಪ್ರಣ್ಣವೆು ನೋ. | ೪. ಧರ್ಮಿಷ್ಮ್ಠವಾದ; ಸಿದ್ದಣಯಂತಕ್ತವಾದ. ೫. ಮಂಗಳಕರವಾದ: 
ಪುಣಿಮೆ ಪ್ರವ" ನೋ. ಶುಭಕರವಾದ. ೬. ಸಂತೋಷವಂಯವಾದ. (ನಾ) .೭. ಸದಾಚಾರ. 
ಪುಣ್ಣಿವೆ ಪುಣ್ಣಮೆ ನೋ. | ಪರೋಪಕಾರ ಮೂದಲಾದುವುಗಳಿಂದ ಆತ್ಮನಿಗೆ ದೊರೆಯಂವ 
ಹಣು ಹುಕ್‌" ಮೂ | ಫಲ ಸೈಪು; ಸುಕೃತ "ಧರ್ಮಃ ಪುಣ್ಯಂ ವೃಷಃ, ಶ್ರೇಯಃ 


ಪುಣ್ಯಂಗೆಯ್‌ 


ಸುಕೃತಂ. _ಈ ೫ ಪುಣ್ಯದ ಪೆಸರ್‌” (ಶರಾಯು, ೨೦-೦೨೫) ; ಸಮಕೊಂಡ 
ಪುಣ್ಯಮಂಂ ಪಾಪಮುಮಿಲ್ಲದೊಡಾಳ್ವನಾಳ್‌ ಸರೋಗನರೋಗಂ - 

ಎಂಬೀ ಲೋಕಯಾತ್ರೆ ಕಿಡದೆ ಮಹಾತ್ಮಾ (ಶಾಂಶಿಶು. 6-090) ; 
ನೀನೊಲಿಯಿತ್ತೇ ಪುಣ್ಕ ನೀನೊಲ್ಲದುದೇ ಪಾಪ ಕಂಡಯ್ಕಾ (ಜಕರ. ೩0೭) ; 
ಒರ್ವನ ಪುಣ್ಮದ ಫಲವಂ ಪಲರನುಭವಿಸುವರ್‌ (ಶಾಶ್ಮೀತಿ. ೧೩-೪೪). ಲೆ. 
ಪವಿತ್ರವ ವಾದುದು ; ಪಾವನವಮದಂದಂ: “ಶುಚಿ, ಮೇಧ್ಯಂ. ಪವಿತ್ರಂ, 
ಪುಣ್ಯಂ. ಪಾ ಪಾವನಂ ಈ ೫ ಶುದ್ಧಮಪ್ಪ ವಸ್ತು” (ಶರಾಯರಿ. ೨೨-೧೬೨) ; 
ಪುಣ್ಮವಹುದೆವ್ಮು ಧರೆ ವಲ್ಲಭನ ಪದಧೂಳಿಯಿಂ (ಕತ್ತ್ರಾಂಗೆ- ೬೦-೦೬೪೨). 
೯. ಒಳ್ಳೆಯ ಕರ್ಮದ ಫಲವಾಗಿ ಬರಂವ ಸುಖ; ಭಾಗ್ಯ : ಪುರದ 
ಪುಣ್ಯಂ ಪುರುಷರೂಪಿಂದೆ ಫೋಗುತಿದೆ (ಹಕಕಾ. ೯-೦೦) ; ಲದಿನಾನಂದ 
ದೊಂದೊದವಿಂಗಂದಿವ  ಪುಣ್ಮಕಂದಿನೆಸಕಕ್ಕುಂತಾವಳುಂ  ನೋಂತಳೇ 
(ಶಿತ್ಮತ್ಛಿ. ೦೦-೬೧) : ಒಳ್ಳೆಯ ಕಾರ್ಯ ಮತ್ತು ಅದರ ಫಲವಾದ ಸುಖ 
ಇವುಗಳ ಸಂಕೀರ್ಣ ಸಂಬಂಧಕ್ಕೆ ಪುಣ್ಯವೆಂದೂ . . . ಹೆಸರು (ಶಿಕ. ೨೩೬). 
೧೦. ಧರ್ಮ ; ದಾನ ; ಪುಣ್ಯಕ್ಕೆ ಸೀರೆ ಉಡಿಸಿದರೆ ಹನ್ನೆರಡು ಮೊಳ 
ಅಂದಳು (ಗಾರೆ). ೧೧. ಭಾಗ್ಯವಂತ ; ಅದೃಷ್ಟಶಾಲಿ ; ಪಾಡುವರು 
ಕೆಲರಲ್ಲಿ ಹರಿಯನು ನೋಡುವರು ನಿಜದೃಷ್ಟಿ ದಣಿಯಲು ಆಡುವರು 
ತವ್ಮಿಂದ ಪುಣ್ಮರದಾರು. ಲೋಕದಲಿ (ಉಕಾ: 9೪-04). ೧೨. ಸಜ್ಜನ ನ 
ಪುಣ್ಯಪುರಂಪ : ತರುಣಿಯರ ಬಾಯಿಗೆಂಪಂ ಸರಿಮಾಟ್ವರ್‌ ಕವಿಗಳಾಗೆ 
ಪುಣ್ಯರೆನುತ್ತಂ ಪರಿಹಾಸ್ಯ ಮಾಟ್ಟಿ ವಿಕಸಿತಸರಸಪ್ರಸವಂಗಳಿಂದೆ ಬಂದುಗೆ 
ಯೆಸೆಗುಂ (ಮುಕಾ. ರ) ೧೩. ಶುಚಿ ; ನೈವರ್ಜಲ್ಯ. ೧೪. ಶುಭ: 


ಮಂಂಗಳ. ೧೫. ಚೆಲುವು: ಸೌಂದರ್ಯ. ೧೬. ಪ್ರಖ್ಯಾತಿ ನ 
ಪ್ರಸಿದ್ಧಿ. ೧೭. ಮನೆ; ಆವಾಸ. ೧೮. [ಜೈನ] ನವಪದಾರ್ಥ 
ಗಳಲ್ಲಿ ಒಂದು; `ಜೀವಾಜೀವಪುಣ್ಯಪಾಪಂಸ್ರವಸಂವರನಿರ್ಜರಬಂಧ 


ಮೋಕ್ಷಮೆಂದಿಂತು ನವಪದಾರ್ಥಂಗಳುಂ (ನಕ್ಕಾರಾ. ೬-೦೪) ) “ಅಕಳಂಕ 


ಯುದ್ಧದೊಳು ಸೌಮ್ಮದೊಳು.  ಧರ್ಮದೊಳು ಪುಕ್ಕ ಸೈ ತದೊಳು ವಣ್ಯ 
ಮಕ್ಕುಂ” (ಮಂಗಕಾ. ೦೫೨-೩೬) ; “ಧರ್ಮ ಸುಕೃತಂ ಪ್ರಖ್ಯಾತ ನೈರ್ಮಲ್ಯ 
ಚೆಲಾವಾಸಂಗಳು ಪುಣ್ಯಮತಕ್ಕ್ಕು” (ವಾಶಾರೆ. ೬೪). 


ಪುಣ್ಯ ಕಟ್ಟಿಕೊಳ್ಳು, ಉಪಕಾರ ಮಾಡಿ ಪುಣ್ಯವನ್ನು ಗಳಿಸಿಕೊಳ್ಳು: 
ವಿದ್ಯಾಭ್ಯಾಸಕ್ಕೆ ಪ್ರತಿವರ್ಷವೂ ಎರಡುಸಾವಿರರೊಪಾಯಿಗಳನ್ನು 
ಕೆೀರ್ಟಿನವರು ಒಪ್ಪುವಂತೆ ಮಾಡಿ ಆ ಲೋಯರ್‌ ಪಣ್ಯ!; 
ಕಟ್ಟಿಕೆಇಂಡರು (ದೂರಸ. ೪4). [ಸಂ. 
ಪುಣ್ಮಂಗೆಯ್‌, ಪುಣ್ಯಂಗೈ (ಕ್ರಿ). ಸತ್ಕಾರವನ್ನು ಮಾಡು : 
ಪ್ರಣ್ಮ ಬರುವ ಕೆಲಸವನ್ನು ಮಾಡು; ಎನಿತು ಪುಣ್ಮಂಗೆಯ್ದೆವೋ 
ಮಜ್ಜನನಸಾಫಲ್ಯತ್ವವಾಯ್ತು (ಸತ: 5-80). ಪುಣ್ಕಂಗೈ : ಸುಂದರಿಯೆ. 
ಪೇಳಾವ ಪುಣ್ಯಂಗೈದುದಾ ಬಯುಕೆ (ಶತ್ರಾಂಗ. ೩೬-೯೭೬): 
(ಪುಣ್ಯ4ಕೆಯ್‌ ] 


ಕೊಡಲು 


ಪುಣ್ಯಂಗೈ "ಪುಣ್ಮಂಗೆಯ್‌` ನೋ. ಎ 
ಪುಣ್ಮಂಗೊಳ್‌ (ಕ್ರಿ). ಸುಕೃತವನ್ನು ಹೊಂದು... ಪಡೆ: ಅಹ, 
ಧೃಷ್ಟದಮ್ಮಮ್ನು, ಗುರುವನಿಂತಲ್ಪೆ ಕೊಳ್‌ದು ಪುಣ್ಮಂಗೊಂಡೆ ! (ಆಶ್ಮತ್ಕಾ - 
೩-೪೦)- (ಷದ ಕೊಲ್‌ 1] 
ಪುಣ್ಮಕರ್ಮ (ನಾ). ಶ್ರೇಯಸ್ಸನ್ನುಂಟುಮಾಡುವ ಕೆಲಸ : ಸಂಕೃತ : 
ಮುಂ ಪ್ರಣ್ಮಕರರ್ಜಾಮನಂತಾಗಿರೆ ಮಾಡದೀಗಳಬಲಿಂ ಪೇಟಿಂತಟುತ್ತಿ 
ರ್ಪಳಕ್ಕುಮೆ (ಉಾರುತೂ, ೩೪೭): ಸಜೆಂತೆಯೆಂದೂ ಸವಿಶೇಷಚಿಂತೆಯೆಂದೂ 
ಭಕ್ತಿ ಜ್ಞಾನ ನ ವೆ ಗ್ಯ ಚೆಂತೆಯೆಂದೂ __ ಇವು ಮನಸ್ಸಿನಿಂದ 
ವಳಾಡಲ್ಪಟ್ಟಂಧ ಪ್ರಣ ಕರ್ಮ ವೆನಿಸುವುದು (ವೇಸಾರ. ೨೦). 
|ಸಂ. ಪುಣ್ಮಕರ್ಮುನ್‌] 


೫೬೭೩ 


ಪುಣ ನದಿ 


ಪುಣ್ಯಕಾರಿ (ನಾ). ಒಳ್ಳೆಯ ಕಾರ್ಯ ಮಾಡುವವನು: ಅಕ್ಕೆ 
ಧಾರಂಣಿಯೊಳವ ಪುಣ್ಮಕಾರಿ (ಕ0ಕ, ೩೦-೩) ; ಪುಣ್ಯಕೋಟಿಯು ನಲಿದು 
ಕರುವಿಗೆ ಪುಣ್ಮಕಾರಿ ಎನುತ ಬೇಗದಿ ಚಿನ್ನಗೌಡನೆ ಕಂಡು ತಾನೆ 
ಉನ್ನತಾದಿಂದೆಂದಿತು (ಗೋಜಾಠು. ೦೦೮). [ಸ0, ಪುಣ್ಮಕಾರಿನ್‌] 

5 ಪುಣ್ಯ ಕಾಲ (ನಾ). ಪವಿತ್ರವಾದ ಸವಂಯಂ ; ಪುಣ್ಕಕಾರ್ಯಕ್ಕೆ 
ಪ್ರಶಸ್ತವಾದ ಕಾಲ : “ದಕ್ಷಿಣುಯನಪುಣ್ಕ ಕುಲ? ಪರಾ. 
ಣೃಕ್ಷೆಯ (ನಾ). ಗಳಿಸಿದ ಪುಣ್ಯ ತೀರಿಹೋಗುವಿಕೆ: ಪುಣ್ಮಕ್ಷಯದೊಳ್‌ 

ಪಣ ವಿದೈೆಗಳುಂ ತನಗೆ ಬೆಸಕೆಯ್ಯದಿರೆ (ಘು. 3-0೪ 5). [ಸಂ.) 

ಪುಣ್ಯಕ್ಷೇತ್ರ (ನಾ). ಪವಿತ್ರಸ್ಥಳ : ಪಾವನವಾದ ಯಾತ್ರಾಸ್ಥಳೆ: 
ಇದು ಪಣ್ಯಕ್ಷೇತ್ರಮಾ ಇರ್ದುದೆ ದುರಿತಹರಕ್ಷೇತ್ರವಾ ವೆಂಯ್ಕೊಳೀ 
ತೋರ್ಪುದೆ ಸಿದ್ಮಕ್ಷೇತ್ರಂ (ಸುಳುಮಾ, ೪-೪೬). [ಸಂ.3 

ಪುಣ್ಯಚರಿತೆ (ನಾ). ೧. ಪಾವನಗೊಳಿಸುವ ಕಥೆ: ಪುಣ್ಯಕಥೆ : ಮೇದಾ 
ಯೊಳೀ ಪುಣ್ಯಚರಿತೆಯುನಾದರಿಸಿ ಬರೆದೋದಿ ಕೇಳುವ ಸಾಧುಸಜ್ಜವೆ 
ರಾದವರಿಗಹುದಖಳಕ್ಕೆವಲ್ಕ (ಶಳತೆ. ೯-೩೨), ೨. ಉತ್ತಮವಾದ 
ನಡವಳಿಕೆಯುಳ್ಳವಳು; ಶುದ್ಧವಾದ ಜೀವನವನ್ನು ನಡೆಸಂವವಳು: 
ಆ ಪುಣ್ಯಚರಿತೆಯ ಭುವನಮಾತೆಯನುಪಚರಿಸಿಕೊಂಡಿರ್ದನೊಲವಿನಲಿ 
(ತೊರರಾ. ೦-೬-೬). [ಪುಣ್ಯ 4 ಚರಿತೆ) 

ಪುಣ್ಯಜನ (ನಾ). ೧. ಒಳ್ಳೆಯ ಮನುಷ್ಯ; ಸಜ್ಜನ. ೨. ಕುಬೇರನ 
ಸೇವಕ ; ಯಕ್ಷ : ಪುಣ್ಯ ಜನೇಶ್ವ ಶ್ರ ಪರಾ. ೩. ನೈಯೆಶಿ: 
“ರಾಕ್ಷಸಃ, ಕೋಣಪಃ . . . ಪುಣ್ಮಜನಃ” ನೈರೃತಃ, ಯಾತು. ರಕ್ಷಃ__೧೫ 
ನೈಯತಿ ಹೆಸರುಗಳು” (ಸಿರ್ಕಾಂತಿ. ೭೪). ೪. ರಾಕ್ಷಸ : “ರಕ್ಕಸರಲ್ಲಿಯುಂ 
ಪೆಣ್ಯಜನಮೆಂಬುದು” (ಹಲಾಯು. ೦೩೦-೪). [ಸಂ.] 
ಪುಣ್ಯಜನೇಶ್ವರ (ನಾ). ಯಕ್ಷರಾಜನಾದ ಕಂಬೇರ : “ಐಳಬಿಲಃ . - - 
ಪುಣ್ಮಜನೇಶ್ವರಃ - ಈ ೧೭ ಕುಬೇರನ ಪೆಸರ್‌” (ಹಉಿಯು. ೦9-೭೯): 
ಶಿವಾನುಬಂಧಸಯುಕ್ತನಾಗಿಯುಂ ದಶಾನನಾಸ್ತಂಗತಪ್ರಾಭೆವನಲ್ಲದ ಪಣ್ಮ 
ಜನೇಶ್ವರನುಮೆನಿಸಿ ದೇವತಾಸ್ವರೂಪನಾದಂ (ಫಿತ್ನತಿ. ೩-೨೦ 5). [ಸಂ-] 

ಪುಣ್ಯಜಲ (ನಾ). ಪವಿತ್ರವಾದ ನೀರು : ತೀರ್ಥ : ಉದ್ದಾಮಮುುನಿ 
ಜನರಚಿತ ಮಂತ್ರಸ್ತೋಮಪುಷ್ಕಲಪೂತಪ್ರಣ್ಮಜಲಾಭಿಷೇಚನದ ಶ್ರೀಮುಡಿಗೆ 
ಕೈಯಿಕ್ಕಿದನು (ಕುವ್ಮಾಸ, ೦೪-೬೬)- [ಸಂ.] 

39 ಪುಣ್ಯತಿಥಿ (ನಾ). ಶ್ರಾದ್ಧದ ದಿನ ; ಹಿರಿಯರ ಪುಣ್ಯತಿಿಯಂದು ಮಕ್ಕಳಿಗೆ 

ಸಿಹಿಯನ್ನು ಹಂಚಿದರು (ರೊಡ): (ಸಂ.] 

ಪುಣ್ಯದಿನ (ನಾ). ೧. ಶುಭದಿವಸ : ಮಂಗಳಕರವಾದ ದಿವಸ ; ಅಕ್ಷಯ 

ತೃತೀಯೆಯೆಂಂದಖಳಕ್ಷಿತಿಗಂ ನೆಗಟ್ಟುದಲ್ತಿ ತತ್ಪುಣ್ಮದಿನ೦ (ಅ೧ತ. ೦೦-೬); 
ಸುಶ್ಯದವಾಸೆ ಸೂರ್ಯಗ್ರಹಣ ಸಂಕ್ರಾಂತಿ ಬೃತೀಪಾತಗಳಿಂಬ ಸೆಕಳೆ 
ಪುಣ್ಕದಿನಂ ದೊರೆಕೊಣ್ಣಂದು (ಏಳ, ಸ”, ಗುದ್ಮಿ. ೦೦-೪೩ ; 1326)- 
೨. ಆಚಾರ್ಯಪುರುಷನು ಅವಸಾನ ಹೊಂದಿದ ದಿನದ ನೆನಪಿಗಾಗಿ 
ಮತೀಯ ಆಚರಣೆಯನ್ನು ಮಾಡುವ ದಿನ : ಇಂದು ಟೀಕಾಚಾರ್ಯರ 
ಪುಣ್ಯದಿನ (ಕೂರಿ) - [ಸಂ.) 

ಪುಣ್ಯದೇವತೆ (ನಾ). ಪುಣ್ಯದ ಅಧಿದೇವತೆ ; ಇರೆ ಹರಿಯ ಪುಣ್ಯದೇವತೆ 

ಯಿರಲೆಡೆಯಂ ಪೇಟ್ದು ತಾನೆ ಮಾಡುಗುಮೆನೆ ತನ್ನಿರವದ್ಕನ ಸೂಕ್ತಿಯೆ 

ನಾದರದಿಂದಾಂತರ್‌ ಮಹತ್ತರರ್‌ ಭೂಕಾಂತರ್‌ (ಕೇಬಫ್ರೆ. ೭-೨%)- 
(ಸಂ. ಪುಣ್ಮದೇವತಾ] 

ಪುಣ್ಮನದಿ (ನಾ). ಪವಿತ್ರವಾದ ಹೊಳಿ: ಪಾವನವಾದ ನದಿ: 

ಪುಣ್ಯನದೀನದನಗ[ಲಾ) ವಣ್ಯವಿಭ ೂಷಣೆಯನೊಲ್ಲೂ ನೋಡುತ್ತುಮಿಳಾ 

ಪುಣ್ಯಕ್ವ್ರೀಯಂ ಸಂಚಿತಪುಣ್ಯರ್‌ ಪಾಂಚಾಲದೇಶಮಂ ಪುಗುತೆಂದರ್‌ 

[ಸಂ. ಪ್ರಣ್ಮನದೀ] 


10 


20 


26 


40 


46 
(ಶಂಶರಾ. ೩-೩೬). 


ಪುಣ್ಮಪದಾರ್ಥ 


ಪ್ರಣ್ಯಪದಾರ್ಥ (ನಾ). [ಜೈನ] ನವಪದಾರ್ಥಗಳಲ್ಲಿ ಒಂದು: 
ಜೀವಪದಾರ್ಥಮಜೀವಪದಾರ್ಥಂ - , ಪುಣ್ಯವದಾರ್ಥಂ ಪಾಪ 
ಪದಾರ್ಥಮೆಂಬ ನವಪದಾರ್ಥಮುವಂಂ . . , ಕೈಕೊಂಡು (ಸುಳುಮಾ- 
೩-೩೯ ನ). [ಸಂ-] 

ಪುಣ್ಮಪಾಠಕ (ನಾ). ಶುಭವನ್ನು ಕೋರುವವನು ; ಮಂಗಳಪಾಠಕ ; 
ಸ್ತೋತ್ರಪಾಠಕ ; ವಂದಿ: ಕುಬ್ಬವಾಮನಬಧಿರವಂೂಕಕಿರಾತೋನ್ಮತ್ತ 
ಜಡಜನಂಗಳುವಂಂ ಗಾಯಕವಾದಕನರ್ತಕಕಥಕಪುಣ್ಯವಾಠಕವೈತಾಲಿಕ 
ನಿಕರಮುವಂಂ ಕೊಟ್ಟೂ (ರಿಪು. ಇ-೩೪ವ) ; ಭಜಿಯಿಸುವ ಪುಣ್ಮಪೂಠಕರ 
ಪರಕೆಗಳೊಳಗೆ ಬರುತಿರ್ದನಪ್ರತಿಮಸುಕುವತಾರಶೇಖರಂ 
(ನಂಬರ. ೩-60). [ಸಂ] 

ಪೃಣ್ಯಪ್ರವರ (ನಾ). ೧. ವಂಹಾಪುಣ್ಯಶಾಲಿ : ಶಿವನ ಕರುಣಾಲಾಭ 
ಪುಣ್ಮಪ್ರವರಪಾರ್ಥನ ಮುುನ್ನಿನಂದದಲವನಿಗಿಳುಹಿದ ನಿಖಳದಿವ್ಯಾಯುಧದ 
ವೇದಿಕೆಗೆ (ಕಾನ್ನಾರ್ರೋ. ೯-೬). ೨. ಅತ್ಯಂತ ಪವಿತ್ರನಾದವನು ; 
ಪಂಂಡವರಿಗಾವುದು ಕೊಅತೆ ಪುಣ್ಯಪ್ರವರ ಗದುಗಿನ ವೀರನಾರಾಯಣನ 
ಕರುಣದಲಿ (ಕುತ್ಕಾಗ. ೪-೬೦). [ಸಂ.7 

ಪುಣ್ಯಫಲ (ನಾ). ಒಳ್ಳೆಯ ಕಾರ್ಯಾಚರಣೆಯಿಂದ ಬರುವ ಫಲ: 
ಶರನಿಧಿಯ ವಡಬಾನಳನ ದಳ್ಳುರಿಯ ವರ್ಮುವ ತಿವಿವ ತುಂಬಿಗೆ 
ಮರಳುದಲೆಯುಂಟಾದಡದು ಭವಭವದ ಪುಣ್ಯಫಲ (ಕುವ್ಮಾರ್ರೋ. ೪-೪೬) 


ಅನ್ನಪಾನವ ನೀಡಿ ವಪ್ರರಿಗೊಲಿಯುುತಿಷ್ಟಾಪೂರ್ತಗಳ ಮುಗಿಸಿ 
ಖೋಡಿಯಲ್ಲದ ಪುಣ್ಯಫಲ ಕೈಗೂಡೆ (ಅಮ್ಮತ. ೨-೦೦೦). [ಸಂ.] 
ಪುಣ ಭೂಮಿ (ನಾ). ಪವಿತ್ರವಾದ ಭೂಮಿ ; ಆರ್ಯಾವರ್ತ : 


“ಆರ್ಯಾವರ್ತಃ = ಪುಣ್ಯಭೂಮಿ” (ಕಾಕಕ್ಕ- ೦೭೭) : “ಆರ್ಯಾವರ್ತಃ. 
ಪುಣ್ಯಭೂಮಿಃ-೨ - . . ವಿಂಧ್ಯಪರ್ವತಕ್ಕೂ ಹಿಮಗಿರಿಗೂ ಮೂಡಲ 
ಪಡುವಲಾ ಕಡಲುಗಳಿಗೂ ನಡುವೆಯಿರುವ ಭೂಮಿ” (ದಾಂತಿ. ೯೪). 
[ಸಂ.7 

ಪುಣ್ಯಮೆ “ಪುಣ್ಣಮೆ' ಮೋ. 

ಪುಣ್ಯಯಜ್ಞ (ನಾ). [ಜೈನ] ದೀಕ್ಷೆಗೊಂಡವನು ಮಾಡುವ ಚತುರ್ದಶ 
ಪೂರ್ವಗಳ ಪಠಣ ಹಾಗೂ ಶ್ರವಣ : ದೀಕ್ಷಾನ್ವಯಕ್ರಿಯೆಗಳಲ್ಲಿ 
ಆರನೆಯದು ; ಅವತಾರವೃತ್ತಿಲಾಭ ಸ್ಥಾನಲಾಭಗಣಗ್ರಹಣಪೂಚಾರಾಧ್ಯ 
ಪುಣ್ಮಯಜ್ಞದೃಢಚರ್ಯೋಪಯೋಗತ್ವಮೆಂಬೆಂಟುಂಬೆರಸು 
ತ್ರೇಟೂ ದೀಕ್ಷಾನ್ವಯಕ್ರಿಯೆಗಳುವುಂ (ಆಪು. ೦೫-೧೬ ವ್ರ; ಪೂಜೋಪ 
ವಾಸಪೂರ್ವಕಂ ಬ್ರಹ್ಮಚಾರಿಯಾಗಿ ಪೂರ್ವಂಗಳಂ ಕೇಳದು ಪುಣ್ಮಯಜ್ಞ 
ಕ್ರಿಯೆ (ಕಾವುಂಘು- ೨೨೩). [ಸೆಂ.] 

ಪುಣ್ಯಲೋಕ (ನು). ಪುಣ್ಯವಂತನು ಸೇರುವ 


ಇವಿ 
. ನಾಲ 
ಷೆ 


ಲೋಕ : ದೇವಲೋಕ : 


ಸ್ವರ್ಗ ು.. ಭಕ್ತಿಬಲಮೇ ಪುಣ್ಕಲೋಕವ್ಯಕ್ತಿಯಂ ತೋರುವದು|: 
(ಗಗತಾ. ೧೦-೧೬). [ಸೆಂ.] 


ಪುಣ್ಮವಂತ (ನಾ). ಪುಣ್ಯಸಂಪಾದನೆ ಮಾಡಿದವನು : ಪುಣ್ಯಶಾಲಿ ; 
ಭರತಂ ಶ್ರೇಯಾಂಸನಂ ನೀನೆ ಪುಣ್ಯವಂತನೆಯೆಂದು ಪೊಗಟ್ಟು ಪೂಜಿಸಿ 
ಪೋದಂ (ಕಾವುಂಜ್ಞ. ೪೦) ; ನಯವದರೆಲ್ಲಮಲ್ಲಿಯೆ ಕಳಾನ ಎತರಲ್ಲಿಯೆ ಪುಣ್ಯ 
ದಂತರಲ್ಲಯೆ ಎಂಬಿನೆಗಮಾ ಮಹಿ ಪೋಲ್ವುದು ಭೋಗ 
ಭೂಮಿಯಂ (ಫುತ್ತತ್ಪು. «೦. ೨. ಅದೃಷ್ಟಶಾಲಿ : ಭಾಗ್ಯವಂತ : 
ಸಂದೈವಿ ; ಅವರು ಗತಿ ಇಲ್ಲದ ಜನ, ತಾವು ಪುಣ್ಣವಂತರು (ಸಜ್ಮಳ. 1, 


೩): ಈಗಿನ ಕಾಲದಲ್ಲಿ ಹೆಣ್ಣು ಹೆತ್ತೋರೇ ಪುಣ್ಯವಂತರು (ಕಂಕಳೂ. 6). 
[ಸಂ. ಪುಣ್ಯವತ್‌) 
ಪುಣ್ಯವಂತೆ (ನಾ). ೧. ಸಜ್ಜನೆ; ಒಳ್ಳೆಯ ನಡತೆಯುಳ್ಳವಳಂ. 


೨. ಅದೃಷ್ಟವಂತೆ ; ಭಾಗ್ಯವಂತೆ ; ಒಂದು ವಿಷಯದಲ್ಲಿ ನನಗಿಂತಲೂ 


೫೬೭೪ 


20 


25 


39 | ಪುಣ್ಯಾಂಗನೆ (ನಾ). 


ಪುಣ್ಯಾಸ್ರವ 


ನೀನು ಪ್ರಣ್ಯವಂತೆ (6ರ್ಯಕ. 90). [ಪುಣ್ಯವಂತ + --ಎೃ] 

ಪುಣ್ಯವತಿ (ನಾ). ಇ ಪುಣ್ಯವಂತೆ ೧; ಆ ಪುಣ್ಮವತಿಯರಿರ್ವರುಮಾ 
ಪರಮೇಶ್ವರನ ಮನಮೆನಿರ್ಕುಟಾಗೊಳೆ ಮತ್ತಾ ವೀನವೃಷಸ್ಕಂಧನುಮಾ 
ಪದ್ಮಾಸ್ಕೆಯರ ಮಂನಮನಿರ್ಕುಟಸಗ್ಗೊಡಂ (ಆಂಪು. ೪-38); ಪುಣ್ಯವತಿ 
ನೃಪೇಂದ್ರಕಾಂತೆ ನವಕಲ್ಪಲತಾಕೃತಿಯಿಂದಮೊಪ್ಪಿದಳ್‌ (ಕಾಂತಿಶು. ೯-೨೦೦). 

[ಸಂ. ಪುಣ್ಯವಶೀ) 

ಪುಣ್ಮವಾಸರ (ನಾ). - ಪುಣ್ಯದಿನ ೧; ತತ್ತೂಜಕರಣಪುಣ್ಕವಾಸರಂಗ 
ಳೊಳುಪವಾಸನಿರತಂ . . , ಅಭಿಷೇಕ೦ಗೆಯುನ್ಬು (ಅಂಘು. ೧೬-೦ ವ) ; ಒಂದು 
ಪುಣ್ಯವೂಸರಪ್ರಥಮಪ್ರಹರದೊಳ್‌ ತಾನಿರ್ದನಾಸ್ಥಾನಿಯೊಳಮಳ 
ಸರಃಕಲ್ಪದೊಳ್‌ ರಾಜಹಂಸಂ (ತಂದ್ರಫ್ರ, ೨-೭೨). [ಸೂ.] 

ಪುಣ್ಯಶ್ಲೋಕ (ನಾ). ೧. ಯಕಾರ ಸ್ತುಶಿಯಿಂದ ಪುಣ್ಯ ಬರುವುದೋ 
ಅಂತಹವನು ; ಸತ್ಯೃತಿಗಳಿಂದ ಪ್ರಸಿದ್ಧನಾದವನು ; ಪರಮಪುಣ್ಕ 
ಶ್ಲೋಕ ಜಯ ಜಗಭರಿತ ನಿರ್ಮಳರೂಪ ಜಯ ಜಯ ಕರುಣಿ ರಕ್ಷಿಸು 
(ಕುವ್ಮಾಅ. ೨೩-೩೩). ೨. ಹರಿಶ್ಚಂದ್ರ, ನಳ, ಪುರುಕುತ್ತ, ಪುರೂರವ, 
ಸಗರ ಮತ್ತು ಕಾರ್ತವೀರ್ಯ ಎಂಬ ಆರಂ ಜನ ಚಕ್ರವರ್ತಿಗಳಲ್ಲಿ 
ಪ್ರತಿಯೊಬ್ಬನಿಗೂ ಇರಂವ ಹೆಸರು ; “ವಿವರಿಸೆ ಹರಿಶ್ಚಂದ್ರ ನಳ 

. ಕಾರ್ತವೀರ್ಯರೆನಿಪ್ಪರಜುವರತ್ಕವಿರಳದ ಚಕ್ರವರ್ಶಿಗಳಕ್ಕವರ್ಗೆ 

ಪುಣ್ಮಶ್ಲೋಕರೆಂಬ ನಾಮಂ? (ಮಂಗರಾ. ೬-೨); ಸೋಕಿತೇ ಕಡುನಿಂದೆ 
ಪುಣ್ಯಶ್ಲೋಕನಿ[ಶಾಕಾಂ- ರಿ]ಗೆ (ತೊರರಾ, ೩-೨-೦೪). ಔ 'ಪ್ರಣ್ಯಶ್ಲೋಕ' 
ಎಂದು ಧರ್ಮರಾಜನಿಗೂ ಜನಾರ್ದನನಿಗ ಇ ಹೇಳಂತ್ತಾರೆ. [ಸಂ.] 

ಪುಣ್ಯಶ್ಲೋಕೆ (ನಾ). ಪವಿತ್ರವಾದ ನಡವಳಿಕೆಯಿಂದ ಖ್ಯಾತ 
ಳಾದವಳು ; ಸದಾಚಾರಸಂಪನ್ನೆ : ಬಲ್ಲೆಂ ಬಲ್ಲೆನವಳಯೋನಿಜೆ 
ಯೆಂಬುದಂ ಪಾವನೆಯೆ-ಂಬುದಂ ಪುಣ್ಯಶ್ಲೋಕೆಯೆಂಬುದಂ (ಕಾಮಾಕೃ. 
೨೩-೨೬). ಬ ಇದು ಸೀತೆ ಹಾಗೂ ದ್ರೌಪದಿ - ಈ ಇಬ್ಬರಿಗೂ 
ಅನ್ವಯಿಸುತ್ತದೆ. (ಸಂ. ಪುಣ್ಮಶ್ಲೋಕಾ] 

ಪುಣ್ಯಸ್ತ್ರೀ (ನಾ). ಮಡದಿ ; ಹೆಂಡತಿ : ಖಶಿಯ ಹಿಡಿದವ ಬಳಿಕಲಾ 
ರಘುಪತಿಯ ಪುಣ್ಮಸ್ತೀಯ ಕೊಲುವಾಯತದಲೈದಿದನವನು ಬನವನಂ 
ಜನಕನಂದನೆಯ (ತೊರರಾ, ೬-೪೩-೨೪); ಮೋಳಿಗೆಮಾರಯ್ಯಗಳ ಪುಣ್ಯಸ್ತಿ 

[ಸಂ.] 

ಸಚ್ಚರಿತೆ ; ಸಜ್ಜನೆ ; ಮುಪ್ಪುರ ಪಡಿಬರಿಸಿ 
ಪೋರಿದುದು ಪುರದೊಳಗಿರ್ಪ ಪುಣ್ಯ್ಕೂಂಗನೆಯೆರ ಸಚ್ಚರಿತದ ಸಲಿಗೆ 
ಯಿಂದೈಸೆ (೫೦೦. ೨-೪6). [ಸಂ. ಪುಣ್ಯಾಂಗನಾ) 

ಪುಣ್ಯಾತಗಿತ್ತಿ. ಪುಣ್ಮಾತ್ಲಿತ್ಲಿ (ನಾ). - ಪುಣ್ಯಾಂಗನೆ : ನಮ್ಮ ಗೆಣೆಕಾತಿ 
ಹೊನ್ನೂರ ಬಣಜಿಗಿಶಿ ಪುಣ್ಯಾತಗಿತ್ತಿ ಪುರುಷರ ತೊಡೆ ಮ್ಯಾಲೆ ನವಂ 
ಹಂಬಲವ ಮರತಳೆ (ನಾಶದ. ೭೯); ಪುಣ್ಯಾತಗಿತ್ತಿ ಎರಡು ಹೆಜ್ಜೆ 
ಒಂದು ಕಡೆ ಇಟ್ಟು ನಿಂತಿದ್ದರೆ ತಾನೇ ಕೇಳುವುದು (ಕೂಶಸೆ. ೩೩೬): 
ಪುಣ್ಯಾತ್ಲಿ ತ್ತಿ : ನನಗೆ ಬಂದ ತೊಂದರೆಯೆಲ್ಲೂ ಆ ಪುಣ್ಕೂತ್ಲಿತ್ತಿಯಿಂದ 
ಪರಿಹಾರವಾಯಿತು (ಕೂ). [ಆ ಪುಣ್ಯಾತ್ಮ-- —ಗಿತ್ತಿ] - 

"ಪುಣ್ಯಾತಗಿಶ್ತಿ' ನೋ. 


ಪುಣಾ._ತಿತಿ 


ಶೆಣ 


ವಚನ (ಸರ್ವತ. ೦೮೪). 


40 ಪುಣ್ಯಾತ್ಮ (ನಂ). - ಪುಣ್ಯವಂತ `ಆ ಪುಣ್ಯಾತ್ಮನನ್ನು ತಂಪುಹೊತ್ತಿನಲ್ಲಿ 


ನೆನೆಯಬೇಕು (ರೂಢಿ). [ಸಂ. ಪುಣ್ಮಾತ್ಮನ್‌] 
ಪುಣ್ಯಾರ್ಥ (ನಾ). ಪುಣ್ಯವನ್ನು ಗಳಿಸಬೇಕೆಂಬ ಗುರಿ, - ಉದ್ದೆ ಶ - 
ಎಳಸಿ ಪುಣ್ಮೂರ್ಥದಿಂ ದಂದನೆ ನಿಮಿತ್ತ ಗುರುನಿಳಯಕ್ಕೆ ಶಿಷ್ಯನೆಯ್ತಪ್ಪುದಕೆ 


ಸಾಹಸದ ಬಲವೇಕೆ ಆಂದೆ (ಹಶಕಾ. 6-೬). [ಸಂ] 


46 (ಪುಣ್ಯಾಸ್ರವ (ನಾ). ೧. ನಾಗರಾಜಕವಿಯು ರಚಿಸಿದ ಒಂದು ಕನ್ನಡ 


ಕಾವ್ಯದ ಹೆಸರು ; ವಿನಯನಿಧಿ ನಾಗರಾಜಂಗನುಪಮಗುಣನಿಧಿಯನಂತ 


ಪುಣ್ಕಾಹ 


ವೀರ್ಯಬ್ರತಿಪಂ ಮನವೊಲಿದು ಪೇಟ್ಜ ತೆಅದಿಂ ಜನಹಿತಮಂ ಪೇಟ್‌ 
ನೊಲಿದು ಪುಣ್ಕಾಸ್ರವಮಂ (ತಿಕ್ಕಾತ್ತ. ೦-೩೪). ಪಿ. [ಜೈನ] ಪುಣ್ಯವು 
ಜೀವನಲ್ಲಿ ಕೂಡಿಕೊಳಂೃವಿಕೆ : ಪುಣ್ಯಸಂಪಾದನೆ: ಆಸ್ರವಮೆರಡು ತೆಅಂ 
ಪುಣ್ಯಾಸ್ತವಮೊಂದದಣ ವೈಪರೀತ್ಯಭವಂ ಪಾಪಾಸ್ರವಂ (ಕಾಂತಿಫು. ೦೨-೪); 
ಜನಸ್ತವಂಗಳೊಳಗೊಂಡಂ . - ಓಅಲ್ಲು ಚಿಂತಿಸಿದವಂಗಂ ಸಾರ್ವ 
ಪುಣ್ಯುಸ್ರವಂ ಪವಣಿಲ್ಲ (ಸುಕುಮಾ. 0-೩೯). [ಸಂ-] 

ಪುಣ್ಯಾಹ (ನಾ). ೧.-ಪುಣ್ಮದಿನ : ಮಾಘಶುದ್ಧದಶಮಾಪುಣ್ಯಾಹಯುಕ್ತಂ 
ಪ್ರಜಾಪತಿಯೋಗಂ ಬೆರೆದಂದು ರೋಹಿಣಿಯೊಳ್‌ . . . ಆದುದಂದಜಿತ 
ತೀರ್ಥೇಶಾಬ್ದಮಿತ್ರೋದಯಂ (ಆಂ). ೩-೨೨). ವಿ. ಪುಣ್ಯಾಹವಾಚನ : 
ಗಣಕಗಣ ಪುನಃ ಪುನರುಚ್ಚರಿತ ಪುಣ್ಯಾಹಪ್ರಶಸ್ತ ರವದೊಡನೆ 
ಪುಣ್ಮಾಂಗನಾ ಜನದಾಶೀರ್ವಾದನಾದಮೊದವೆಯಂಂ (ಶಂಠಾಮಾ, 8-065) ; 
ಚೈತ್ರಸಿತಪಂಚಮಿಯಲುತ್ತರಪೂರ್ವವೇದಿಯ ಏಿಮಲಸುಣ್ಮಾಹದ 
ಮಹಾವಾಚನೆಯ ವಿಸ್ಮರಿಸಿ (ಕೊರರಾ- ೦-೭-೪೦). [೫0.7 

ಪುಣ್ಯಾಹವಾಚನ (ನಾ). ಮದುವೆ -ಮೊದಲಾದ ಮಂಗಳಕಾರ್ಯಗಳ 
ಆರಂಭದಲ್ಲಿ ಮಾಡುವ ಒಂದಂ ಶುಭಕರವಾದ ಧಾರ್ಮಿಕವಿಧಿ ; 
ಸೆ ್ವೈಸ್ತಿವಾಚನ ; ಪುಣ್ಕಾಹವಾಚನಕ್ಕೆ ಕುಳಿತ ಮನೆಯ ಯಜಮಾನನಂತೆ 
ಅವನು "ಮಮು' ಎನ್ನುವುದನ್ನು ಅಷ್ಟೇ ರೂಢಿಸಿಕೊಂಡಿದ್ದ (ರೀರಹ. 1, 6೩), 

[ಸಂ.] 

ಪುಣೆ 'ಪುಳಿಸೆ' ನೋ. 

ಪುತಪುತನೆ (ಅ). ಒಂದು ಅನುಕರಣಾವ್ಯಯ ; ಭೀಮಸೇನನು . . . 
ಮರವನ್ನು ಒದ್ದು ಅಲ್ಲಾಡಿಸುವನು ; ಹಣ್ಣುಗಳು ಪುತಪುತನೆ 
ಉದುರುವುವು (ಕಕರಾ. ಎ). ([ಪುತಪುತ್ಕ 4 --ಅನೆ,] 

ಪುತಲಿ “ಪುತ್ಥಳಿ ನೋ. 

ಪುತಳಿ "ಪುತ್ಮಳಿ' ನೋ. 

ಪುತುಗು (ಕ್ರಿ). ಚಡಪಡಿಸು ; ಕಳವಳಿಸು ; ಮನದಲಿದ್ದಾಶೆಯಲಿ ಬಾಡಿದ 
ವದನಕಮಲದಲಿ ಮನದೊಳಗೆ ಪುತುಗುತ್ತ ನಿಲ್ಲದೆ ಮನಕತದಿ ಬಾಗಿಲಿಗೆ 
ಬರುತಾ ವನಿತೆ ಬಳಲಿದಳು (ರಾಗ. 90-08-3). [77 

ಪುತ್ತ “ಪುತ್ತು” ನೋ. 

ಪುತ್ತರಿ, ಹುತ್ತರಿ (ನಾ). ೧. ಹೊಸ ಅಕ್ಕಿ ; ಹುತ್ತರಿ ಅಥವಾ ಪುತ್ತರಿ 
ಎಂದರೆ ಹೊಸ ಅಕ್ಕಿ ಎಂದು ಅರ್ಥ (ಳತಫಿ. 9-೩೩). ವಿ. ಕೊಡಗರು 
ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬ : ಸುಗ್ಗಿ; 
ಪುತ್ತರಿಯ ದಿನ ಮುಂಜಾನೆಯೇ ಗ್ರಾಮದೇವಾಲಯದ ಅರ್ಚಕ 
ಮನೆಯೊಳಗೆ ಶೀರ್ಥಜಲವನ್ನು ಪ್ರೋಕ್ಷಿಸಿ ಶುದ್ಧಿಗೊಳಿಸಿ ಹೋಗಿದ್ದ 
(ಹುಂಶಾ, 06೬). ಹುತ್ತರಿ; ೧. ಹುತ್ತರಿ. , . ಎಂದರೆ ಹೊಸ ಅಕ್ಕಿ 
(ಶಶು. 9-೭೩). ೨. ಹುತ್ತರಿ ಹತ್ತಿರ ಬಂದಂತೆ ಮನೆಯಲ್ಲಿ ತಿಂಗಳುಗಟ್ಟೆ 
ಅಕ್ಕಿಯ ದರ್ಶನವಾಗುತ್ತಿರಲಿಲ್ಲ (ಮಸಕೂ. ೦೩) ; ಹುತ್ತರಿಹಬ್ಬವು 
ಕೊಡಗರ ಸುಗ್ಗಿಯ ಹಬ್ಬ (ಕಕಫು. ೨-೭೩). 

[ದೇ.॥ ಮಲ. ಪುತ್ತರಿ; ಕೊಡ. ಪುತ್ತರಿ, ಪುತ್ತೇರಿ] 

ಪುತ್ತಲಿ, ಪುತ್ತಳಿ (ನಾ). ೧. ಬೊಂಬೆ: ವಿಗ್ರಹ: ಮೂರ್ತಿ: 
ನವಕುಮಾರನು ಯಂತ್ರದ ಪುತ್ನಲಿಯಂತೆ ಅವಳ ಸಂಗಡ ನಡೆದನು 
(ಕಠಾಕಂ. ೨೦), ಪುತ್ತಳಿ: ೧. “ಪುತ್ತಳಿಯೆನೆ ಪುತ್ರಿಕೆ” (ಕಂಕಂ. ೦೯೩) ; 
ಹೊಗೆ ಹತ್ತಿದ ಪುತ್ತಳಿಯಂತೆ ಬಂದನುದ್ಕಾನವನೊಪ್ಪದಿಂ ಕಳೆದು 
ರಾಜಕುಮಾರನಪಾರಚಿಂತೆಯಿಂ೦ (ಕಂಂರೆ. ೬ ಸೂಶಕೆ); ಪುತ್ತಳಿಯನೆೊಯ್ತಂತೆ 
ಯಾನದಿಯೆತ್ತಿ ತಂದರು ಖಳರು ಮೂದಲಿಸುತ್ತ ತೋಣಜ್‌ದರಿರುಳು 
ರಣರೌರವವನವನಿಣೆಗೆ (೪8ರ. ೨೪-೦) ; ಹುಡುಗಿ ಬೆಳೆದಳು ; ಯೌವನ 
ಬಂದು ಬಂಗಾರದ ಪುತ್ತಳಿಯಂತೆ ಶೋಭಿಸುವ ಹಾಗಾದಳು (68ರ: ೦೬೬)- 


೫೬೭೫ 


ಪುತ್ತು 


ವಿ. ಬಂಗಾರ: ಚಿನ್ನ ; ಪರುಷದ ಪುತ್ತಳಿಯ ಇರವಿನಂತೆ 
ಅನಲನ ನುಂಗಿದ ಶಿಲೆಯಂತೆ ಅರುಣನ ಕಿರಣವ ಕೊಂಡ ದ್ರವ್ಯದಂತೆ 
ಇನ್ನೇನುಪಮಿಸುವೆ (ಮೋಳಿಮಾ. ೬-೨೨)- 

[ಸೆಂ. ಪುತ್ತಲೀ./ ತುಳು. ಪುತ್ತೊಳಿ ; ತೆಲು. ಪುತ್ತಳಿ, ಪುತ್ತಡಿ] 
ಪುತ್ತಲಿಕೆ (ನಾ). ಬೊಂಬೆ ; ಪುತ್ಮಳಿ. [ಸಂ. ಪುತ್ತಲಿಕಾ] 
ಪುತ್ತಲಿಗೊಂಬೆ, ಪುತ್ತಳಿಗೊಂಬೆ (ನಾ). ಲೋಹ, ಮರ 

ಮೊದಲಾದುವುಗಳಿಂದ ಮಾಡಿದ ಗೊಂಬೆ ; ನಮ್ಮೂರಿಗೆ ಹೆಣ್ಣು 
ವೇಷದವರು, ಪುತ್ತಲೀಗೊಂಬೆ ಆಟದವರು, ಚಕ್ಕಳಗೊಂಬೇ ಆಟದವರು 
ಮುಂತಾದವರು ಬರುತ್ತಿದ್ದರಂ(ಹುಟ್ಮತ. 60). ಪುತ್ತಳಿಗೊಂಬೆ : (೪- 
“ಪುತ್ನಳಿಬೊಂಬೆ” ಪರಾ. ([ಪುತ್ತಲಿ--ಗೊಂಬೈ) 
ಪುತ್ತವುಗು "ಪುತ್ತುವೊಗು' ನೋ. 
ಪುತ್ತಳಿ "ಪುತ್ತಲಿ' ನೋ. 
ಪುತ್ತಳಿಗೆ “ಪುತ್ಮಳಿಕೆ' ನೋ. 
ಪುತ್ತಳಿಗೆಲಸ (ನಾ). ಬೊಂಬೆಯಾಕಾರದ ಸಂಳಿವುಗಳನ್ನ್ನಿ ಕಂಡರಿಸಂವಿಕೆ: 
ಪುತ್ತಳಿಗೆಲಸದ ಬಾಗಿಲು ಕಾಂಚನಭಿತ್ತಿ ವತಾಣಿಕದ ಕಂಬಗಳು (ಕರಕ. ೪೭-8೪). 
[ಪುತ್ತಳಿ (-ಪುತ್ತಲಿ) + ಕೆಲಸ] 
ಪುತ್ತಳಿಗೊಂಬೆ "ಪುತ್ತಲಿಗೊಂಬೆ' ನೋ: 
ಪುತ್ತಳಿಬಣ್ಣ (ನಾ). ಚಿನ್ನದ ವರ್ಣ; ಹೊಂಬಣ್ಣ : ಪುತ್ತಳಿಬಣ್ಣದ 
ಚಿತ್ರಶಾಲಿಯನುಟ್ಟು ಹಸ್ತಕಂಕಣ ನಲಿವುತ ಮದುವಳಿಗೆ ಮಂತ್ತಿನಾರುತಿ 
ಬೆಳಗಿರೆ (ೋಕಗೀ. 0೩): [ಪುತ್ತಳಿ (ಎ ಪುತ್ತಲಿ) + ಬಣ್ಣ) 
ಪುತ್ತಳಿಬೊಂಬೆ (ನಾ). ಚಿನ್ನದ ವಿಗ್ರಹ ; ಕೌಶಿಕಾದೇವೀ ಪುತ್ತಳಿಬೊಂಬೆ 
ಯಂದದಿ ತೊಳಗಿದಳು ತಾನತ್ಮಂತಲಾವಣ್ಯದಿಂದ (ರೇನಶ್ರ- 9೬). 
[ಪುತ್ತಳಿ (-ಪುತ್ತಲಿ) 4 ಬೊಂಬೆ] 
A ಪುತ್ತಟ್‌ “ಪುತ್ಮಳಿ' ನೋ. 
ಡಿ ಪುತ್ತಬಾಗೆ "ಪುತ್ಮಳಿಕೆ' ನೋ. 
ಪುತ್ತಾರು (ನಾ). ಗೌರವಸೂಚಕವಾದ ಒಂದು ವಸ್ತು; ಸಾಧಾರಣ 
ಬಿರುದುಗಳು . . . ಪಂಚದೀವಟಿಗೆ, ಪೆಂಡ್ಕ, ಪಾದುಕೆ, ಪುತ್ತಾರು, 
ಅಂಬುಲಾಕುಳ, ಹಡವೆ (ಗುರುದ- ೦೦). [?) 
ಪುತ್ತಿಕೆ (ನಾ). ೧. ಒಂದಂ ಬಗೆಯ ದುಂಬಿ ; “ಪತಂಗಿಕಾ, ಪುತ್ತಿಕು-೨ 
ಹೆಣ್ಣುಪತಂಗದ ಹುಳುವಿಗೂ, ಈಚಲುಹುಳಕ್ಕೂ, ದೊಡ್ಡ ಜೇನು 
ನೊಣಕ್ಕೂ ಹೆಸರು” (ಸಿರ್ಮಾಂತಿ. ೦೩೦). ವ. ಬಿಳಿಇರುವೆ ; ಗೆದ್ದಲು; 
ಒರಲೆ. »ಸಾಫ್ರ್‌ತ್ರಿಗೆ. (ಸಂ. ಪುತ್ತಿಕಾ] 
ಪುತ್ರಿಗೆ (ನಾ). ಬೊಂಬೆ ; ವಿಗ್ರಹ : “ಪುತ್ತಿಗೆನೆ ಪುತ್ರಿಕೆಯೆ” (ಕರ್ಜಾತಿ. ೩೮) 
ಪುತ್ರಿಕಾ - ಪುತ್ತಿಗೆ (ಕಮದ. ೨೬೦ ಕ್ರಯೋ)- [ಆ ಸಂ. ಪತ್ರಿಕಾ) 
ಪುತ್ತಿಡು, ಹುತ್ತಿಡು (ಕ್ರಿ). ಹುತ್ತವನ್ನು ಕಟ್ಟು : ಮೆಯ್ಯ ಮಣ" ಕೊರಲ್ಲೆ 
ಪುತ್ತಿಡೆ ಪರ್ಬಿದ ಬಳ್ಳಿ ಸುತ್ತಲಂಂ ಸೊಗಯಿಸೆ . . . ಜುನಿಸುತ್ತಗಲದೆ 
ನಿಂದನೊರ್ವ ಸವಣಂ (ಕಳಾ. ೨೨೭); ಒಲೆ ತಗುಳ್ಳು ಪುತ್ತಿಡುವುದೆಯ್ದೆ 
- « « ಮುನೀಂದ್ರನ ನಿಶ್ವಲಾಂಗದೊಳ್‌ (656. ೨-೦೨೨). ಹುತ್ತಿಡು : 
:ಡುಗು ಬಿಡದಲೆ ಮೊಳೆಗೆ ಹುತ್ತಿ ಡಲೊಆಅಳೆ ವಾಳದ ಬೆಕ್ಕು ಮೊಅಲುತಿರೆ 
(೪80. ೦೪-8). [ಪುತ್ತ್ಯೂ4"ತ್ತು] 
ಪುತ್ತು. ಪುತ್ತ, ಹುತ್ತ, ಹುತ್ತು (ನಾ). ೧. ಗೆದ್ದಲುಗಳು ಕಟ್ಟುವ 
ಮಣ್ಣಿನ ಗೂಡು ; ಹಾವು ವಾಸಿಸುವ ಗೂಡು; ಕೊಲ್ಲೆಂ 
ಬಿಸುಡಾಯುಧಮಂ ವಪುಲ್ಲಂ ಕರ್ಚೇಲ ಪುತ್ತ೦ (ಕಂಡಾ. ೩-೨೦೦) ; 
ಮಡಗಿಡಲೆಂದು ಪುತ್ತಿನೊಳಗೊಯ್ಕನೆ ಕುತ್ತಿದ ಕಯ್ಯನಾಗಳುಗಳಿ . . - 
ಮಹೋರಗನೆಯ್ದೆ ಪಲ್ಲಳರ್ದೊಡೆ 8ಡಿವೀಲ್‌ ನೆತ್ತರೊಲ್‌ದುರ್ಜುಗೆ 
ಕೊಂಡುದು ತತ್ತಪಸ್ಟಿಯಂ (ಉತ್ರ. ೨-೪೦) ; ಬೆರಲಂ ಕರ್ಚುವ ಪುತ್ತಂ 


ಪೊಂಗುಪ್ಪೆ 


ಪೊಂಗುಪ್ಲೆ (ನಾ). ಚಿನ್ನದ ಜಾಡಿ ; ಬಂಗಾರದ ಹೂಜಿ ; ಪರಿಮಳಿಪ 

ಸೀತಳೋದಕವ ಪೊಂಗುಪ್ಪೆಯೊಳು ತುಂಬಿಡುತ್ತೆ (5ರರೋ, ೦೪-೦೭). 
[ಪೊಂ (ಎ ಪೊನ್‌) + ಕುಪ್ಪೈ (ಎ ಕುಪ್ಚಿ,)) 

ಭೊಂಗುಬ್ಬಿ (ನಿಂ). ಚಿನ್ನದ ಗುಬುಟಂ,.-ಗುವಂಂಟ : ಅಂಗದೊಳ 
ಗಮರ್ದ 
ಗೊಳುತೆ (ಕಂಠಿ. ೪6-80): [ಪೊಂ (ಎ ಫೊನ್‌) ಗುಬ್ಬಿ] 

ಪೊಂಗುರು, ಹಿಂಗಂರು, ಪೆಂಗುರು. ಹೆಂಗಂರು. ಹೊಂಗದಿ,, 
ಹೊಂಗುರು (ನಾ). ಕೊಕ್ಕರೆಜಾತಿಗೆ ಸೇರಿದ ಒಂದಂ ಬಗೆಯ 
ಪಕ್ಷಿ: ಕೋಗಿಲೆ ಚಾದಗೆ ವೋದಗೆ . . . ಕಾಗೆ ಪೊಣರ್ವಕ್ಕಿ ಪೊಂಗುರು 
ಗೂಗೆ ಮುಕುಂದಂ ಬಲಾಕೆ ಲಾವುಗೆ ಸೇನಂ (ಉಾಠ್ಕಸಾ- ೦೦೪ ಕೂರ್ತಳ): 
ಏಂಗುರು ; ಪೊಣರ್ವಕ್ಕಿ ಪಿಂಗುರು[ಣಉ. ೦] ಗೂಗೆ ಮುಕುಂದ 
ಬಳಾಹಕೆ (ಸೂಸು. 6-099). ಪೆಂಗುರು : ಗಿಳಿ ಪುರುಳಿ ಪೆಂಗುರು[ಕಾಕಾಂ. 
ಪಿಂಗುರಿ] ಕಾರಂಡಎಕಾಂದೆ ಮೊದಲಾಗೊಡೆಯ ಗಗನಚರಂ ಪಂಚೇಂದ್ರಿಯಂ 
ಗಳುಮಾಗಿ (ಕಡ್ಮಾಣ ೬-೪). ಹೆಂಗುರು; ಬಾನಾಡಿ ಪೆರ್ಬಕ್ಕಿ 
ಹೆಂ[೫೫ಣ- ಹಿಂ]ಗುರು ಉಕಂ . . . ಇರ್ಕುಂ ತದ್ವನಾಗೌಘದೊಳ್‌ (ಕೇ, 
೩-೩); ಕಾಕೆಂ ಬಕಂ ಕೊಂಚೆ ಹೆಂಗುರು . . . ಚಾತಕಮವಿರ್ಕುಂ ತತ್ತರು 
ವ್ರಾತದೊಳ್‌ (ಹೂರಕೂ. ೪-೪೬0); ಪಾರಾವತಂ ಹೆಂಗುರು ಟೀವಂ ಟಿಟ್ಟೆಛಂ 
- - « ತೆದ್ವನಾಂತಸ್ಥಮಿರ್ಕುಂ (ತಂಕು. 4-೩೩). ಹೊಂಗರ್ಕಿ : ಹೊಂಗರಿ 
ಚರಣಾಯುಧಂ ಗಿಡುಗ ಗೀಜಿಗನಾ ಗಿಳಿ ಕಾಡ ಗುಬ್ಬಿಗಳ ಬರುತಿರೆ 
(5ಕ್ಶಉ. ೬-3೧೩). ಹೊಂಗುರು : ಹೊಂ[ಉಾ೫೨೦. ಹೆಂ)ಗುರು ಚರಣಾ 
ಯುಧಂ ಶಕುನಿ . . . ತಿತ್ತಿರಿ ಗಿಡುಗಂಗಳೆಂಬ ಖಗವೃಂದದಿನಲ್ಲಿಯರಣ್ಮ 
ಮೊಪ್ಪುಗುಂ (೧06. ೦-೬೪; ಕಂಳಾ. ೩-೦೫೦ ನೋ); ಹರಡೆ ಹಸುಬ 
* * * ಹೊಂಗುರುವಕ್ಕಿಯೆಸೆದವಂದಲ್ಲಿ (ಕ್ರೀಶಾಂ. ೭-೦6) - 

[ಆಪಾ. ಪೋಕ್ಸರ.,/ಸೆಂ. ಪುಷ್ಕರ./ತೆಲು, ಪೆಗ್ಗುರು, ಬೆಗ್ಗುರು] 

ಪೊಂಗುರುಜು (ನಾ). ಬಂಗಾರದ ಮಂಟಪ ; ಕೇರಿಕೇರಿಯಲಿ 
ಪನ್ನೀರ ಚಳಯ ರನ್ನದೋರಣ ಪೊಂಗುರುಜುಗಳು ಮೇರೆಯಿಲ್ಲದೆ ಕಾಂತಿ 
ಎಡಿದುವು (ಕನ. ೨೩-೨೬). [ಪೊಂ («ಎ ಪೊನ್‌) * ಕುರುಜು) 

ಪೊಂಗುಲ (ನಾ). ೧. ಚಿನ್ನದ ಕೆಲಸ ಮಾಡುವವರ ಕುಲಕ್ಕೆ ಸೇರಿ 
ದವನು ; ಅಕ್ಕಸಾಲಿಗ : ಕಡೆಕೊಳಂದ ಮಣ್ಮ್ನಿಗಪ್ಪೊಂಗುಲಂ ಕೊಡ 
ಲಿಯಂ ಬಲ್ಲಸಿಯ ಕಮ್ಮ ಅಂ ಮುಟ್ಕಗೆ೦ಯೊಡೆಖೊಂ ಓದಲಪೋಲೆಯಂ 
ಮಜ್ಗಳಂ (ಕ್ಕು50- ೧೯೩೪, ೩೮-೨೨; ಸು. 37ನೆಯ ಕತ). ವಿ. ಒಬ್ಬಾತನ 
ಹೆಸರಂ : ಸಾಕ್ಷಿ ಕೂಡಲೂ೦* ಪೊಜ್ಲುಲರು ಎಳ್ಮಡಿಯರು ಬದಿರಿಯರುಮ” 
(ಮೈಂ. ೦೯೦೬, ೦೩-೯; 726). [ಪೊಂ(« ಪೊನ್‌) -- ಕುಲ) 

ಪೊಂಗುಲ್ವಟ್ತಿ (ನಾ). ಒಂದು ಪ್ರದೇಶದ ಹೆಸರು (?): ತೆನ್ಯಣ 
ಕೊನೆದು ಪೂನ್ನುಲ್ವಟ್ತಿಯ ತೆನ್ನೊಳೆ ತೆನ್ಶಣಸೀವೆಂ (ಮ್ಮ60- ೦೯೨೬, 
038-0 ; 808 ?).- [21 

ಪೊಂಗುಳ (ನಾ). ಚಿನ್ನದ ಕುಳ.-ಗುಳ : ಪೊಂಗುಳಂಗಳಂ ಕಬ್ಬಿಣದ 
ಗುಳವೆಂದು ಕೈಯಲೀಯೆ (ಕಕುತು. ೬-೩-೨): 

[ಪೊಂ (ಆ ಪೊನ್‌) 4 ಕುಳ (ಆ ಕುಟು)? 

ಶೊಂಗುಳಿಗೆ (ನಾ). ಚಿನ್ನದ ಗುಳಿಗೆ: ಪೊಂಗುಳಿಗೆಗಳ ಪರಿಯೊಳಂಗು 
ಷ್ಹಂಗಳೊಪ್ಪುಗು ನಿಮಿರ್ದ ಕೋಮಳದಂಗುಳಂಗಳು ಮೆಅಕವವುಡುಗಣ 
ದೊಲು ಪದನಖಾಳಿ (ತಥ. ೪-೦೭). (ಪೊಂ (ಎ ಪೊನ್‌) 4 ಗುಳಿಗ್ಗೆ] 

ಫೊಂಗುಳುವ (ನಾ). ಚಿನ್ನದ ದ್ವೀಪ : ಪಾಲ್ಗಡಲೊಳಗಣ ಪೊಂಗು 
ಅವಂ ಗಡಮೆನಿಸಿದುದಮರನಗಮಿದೇನಚ್ಚರಿಯೋ (ನರವಸಿ, ೦೨.೩೩) - 

| [ ಪೊಂ (ಆ ವಾನ್‌) 4 ಕುಣುಪ್ಮ) 

ಶೊಗೆಜ್ಜೆ, ಹೊಂಗೆಜ್ಜೆ (ನೂ). ಚಿನ್ನದ ಗೆಜ್ಜೆ : ಮಧುಪಾನದಿಂ ಸೊಕ್ಕಿದ 


ಬಣ್ಣಬಗೆಗಳ ಬೆಳ್ಳಿಪೊಂಗುಬ್ಬಿ ವರಿಗೆಯಂ ತೊಡೆ ಚಾಟು| 


೫೮೭೬ 


ಕೋೊಂಗೊಳಗು 


ಮುತ್ತಂಚೆಯ ಧ್ವನಿಗಳಂತೆ ಜರ್ಲುೂರಮಾದ ಪೊಂಗೆಜ್ಜೆಗಳ ಮೆಬ್ಬುಲಿ 
ಯೊಳಂ (1ಾಠಂ6ೂ. ೬೬); ಪೊಂಗೆಜ್ಣೆಯುಲಿಪು ನೆಲನುಗ್ಗಡಿಸುತ್ತಂದೆಸೆಯೆ 
ನಡೆತರುತಿರ್ದಳ್‌ (೧. ೩-00೬); ಮೇಜ್‌ಯಲೊಡ್ಕಾಣದ 
ಪೊಂಗೆಜ್ಜೆಗಳ ದನಿ . . . ಪಾಡುತ ಪಿರಿದು ಸಂಭ್ರಮದ ಬೀಜ್‌ದರು 
(ಕಂ. 3೦-೦೦೦). ಹೊಂಗೆಜ್ಜೆ : ಹೊಂಗೆಜ್ಜೆಗಳ ಮುಕುರದ ಘಂಟಿಗಳ 
ವಜ್ರಮಯುಧಾರೆಗಳಲೆಸೆದುದು ಭದ್ರ ಮಂಟಪ (ಕಲಾಂ: ೦೨-೦3); 
ಪುಟ್ಟಪಾದಗಳ ಹೊಂಗೆಹೆಗಳ್‌ ಫಲಿರೆನೆ ದಟ್ಟಡಿಯಿಡತೊಡಗಿದನು 
(ಕೋಶತ. ೦೭-೩೨); ಸುಗಶಿಗುಲಿವ ಹೊಂಗೆಜ್ಜೆಗಳ ರಭಸದಿಂದೆಸೆವ ನಿರ್ಮಲ 
ವಾಜಿಯಂ ಸುವೇಗಂ ತುದು ನಿಲಿಸಿದಂ (ಕೈಮಿಕಾ. ೩-೦೦). 
[ ಪೊಂ (-೭ ಪೊನ್‌) 4 ಗೆಜ್ಜೆ] 


ಪೊಂಗೆಲಸ, ಹೊಂಗೆಲಸ (ನಾ). ಚಿನ್ನದ ರೇಕಿನ ಕೆಲಸ : ಪೊಸ 


18 


ಪೊಂಗೇದಗೆ, ಹೊಂಗೇದಗೆ (ನಾ). 


ಪೊಂಗೆಲಸದ ಯೂಪಸ್ತಂಭಂಗಳ ಭಂಗಿಯನನುಕರಿಸಿದುವುಳ್ಳೊಡೆಯಾ ಕಮಲ 
ದಳಾಂಬಕಿಗೆ (೩ಯಳಾ. ೩-೩೦). ಹೊಂಗೆಲನ : ತೀವಿದವು ಹೊಂಗೆಲಸ 
ಗತಿಯಲಿ ಲೋವೆಗಳು (ಕುಠ್ಮಾಅ- ೦೨-೯); ಹೊಂಗೆಲಸದ ಪೊಚ್ಚ ಪದುಮ 
ವಿಟ್ಟರದೊಳು ಮಂಗಲಮಜ್ಜನಗೆಯ್ನು (ರೋಹಕ, 30-4): 

[ ಪೊ .(.ಆ ಪೊನ್‌) + ಕೆಲಸ) 
ಒಂದು ಬಗೆಯಂ ಕೇದಗೆ; 
ಹೊಂಬಣ್ಣದ ತಾಳೆಹೂವು : ಮಗಮಗಿಪ ಜಾದಿ ಪಂಗೆ:ದಗೆ ಮಲ್ಲಿಗೆ 
ಯೆಂಬ ಪಲವು ಪೂವಖಲೆಗಳಂ ಬಗೆಯಟ್‌ದೋಲಗಿಪುದ») ಮಾಲೆಗಾಆನಂ 
ಪೋಲ್ಲೂದಗ್ರಮಾಲ್ಕವುಹೀಜಂ (ಕು. ೩-೩0): ಸೋರ್ಮುಡಿಯಿಂ 
ಸೂಸಿದ ಪೊಂಗೇದಗೆಯ ಕಂತ್ರ್ತುಂಗಲ್‌ (ಶಾಕಾವತಿ. 3-04 5); ವನಮ 
ನುಅಕ ಬಳಸಿ ಕಂಗೊಳಿಪ ಪೊಂಗೇದಗೆಗಳೊಪ್ಪಿದುವು (404. ೪೩-೦೮). 
ಹೊಂಗೇದಗೆ : ಕುರವಕದ ವಕೂಳದೆಳೆಗೌಂಗಿನ ಹೊಂಗೇದಗೆಯ ಬಳಸ. 
ನೊಳಂ . . . ಲತಾಮುಂಟಪಂಗಳ್‌ ಮನೆಂಗೊಳಿಪುವು (ಉದಂಫೂ- ೯೪) ; 
ಈಕಿ ಹೊಂಗೇದಗೆಯ ಕಂಚಿಯ . . . ಕಿತ್ತೊರಸಿ ಹುಡಿಹುಡಿ ಮಾಡಿದನು 
(ಕಶಿ. ೦೦-೨೦) ; ಹೊಂಗೇದಗೆಯೆಸಳಂ ವಾಸಿಸಿ (೩ನ: ೨-0೪). 

[ಪೊಂ («ಎ ಫೊನ್‌) 4 ಕೇದಗೆ) 


ಪೊಂಗೊಡ, ಹೊಂಗೊಡ (ನಾ). ಚಿನ್ನದ ಕೊಡ ; ಸ್ವರ್ಣಕುಂಭ : 


ಪೋಗೊಡ೨  ತಮಾಳಷಪನ್ಞವದೊಳಿ ಮುಚ್ಚ್ಚಿದಂದದೊಳೆ ಚೂಚುಕ 
ಮಾಂತುದು ಕರ್ಪನಾಕೆಯಾ(ಕಂಶಳು: ೦-೦೨೩) ; ಬಿಳಿಯ ಸಾಸವೆ ಪೊಂಗೊಡ 
ನಷ್ಟಶೋಭೆ ಕನ್ನಡಿ . - - ಎಲ್ಲೆಡೆಗಳೊಳಲ್ಲಿಗಲ್ಲಿಗಧಿಕಂ ಪಡೆದತ್ತು ಜನಾನು 
ರಾಗಮೆಂ (ಕಾಠ್ಮಾಠ- ೬೩೨) ; ಕ:ಲಾಲಮನುಣ? ಸಾಸಿರಸೂಳೊಂಗೊಡನಿಂ 
ತಂದು - - - ಅಭಿಷೇಕಂಗೆಯ್ದಂ (ಉದ್ಮರೇ: ೩-98). ಹೊಂಗೊಡ ; 
ತೊಳೆದ ಹೊಂಗೊಡದೊಳಗ್ಗಣಿಗಳಂ ತುಂಬಿ ತಂದಿಳುಹಿದರು ಕಾಮಿನಿಯರು 
(ಹತಣಾ: ೩-೩೭) ; ಹೊಂಗೊಡನ ಹಿಡಿದೈತರಲಿ ನಾರಿಯರಂ (ಉುನ್ಮಾರ್ರೋ. 


೦-೩೬) ; ಮುಜ್ಜನಕುಷ್ಣ ಜಲ ಹೊಂಗೊಡದಲಿಳುಹಿದವು (ತೊರಣಾ - 
೫-೩-೩೪) - [ಪೊಂ (ಆ ಪೊನ್‌) + ಕೊಡ್ಮ) 
ಪೊಂಗೊಡೆ (ನಾ). ಚಿನ್ನದ ಛತ್ರಿ; ಬಂಗಾರದ.ಸತ್ತಿಗೆ : 


40 


ಶಕ್ರಂಗೆತ್ತಿದ ವತಾಣಿಕಗೊಡೆ ಪೊಂಗೊಡೆ ಬೆಳ್ಳಿಗೊಡೆಯೆನಿಸಿದುದು 

ಶಶಿಬಿಂಬ೦ (8ಗ0- ೦೬-೦೦೬) ; ಚೈತ್ರನೆಶ್ಚಿದ ಪಲವುಂ ಪೊಂಗೊಡೆಗಳಿನಿಸಿ 

ಪೂತು ಮನಂಗೊಳಿಸಿದುವೆರೆವ ಕರ್ಣಿಕಾರಕುಜಂಗಳ್‌ (ಕುಸುರಷಿ. ೩-೪೦) . 
(ಪೊಂ (ಎಪೊನ್‌) 4 ಕೊಡೆ] 


ಪೊಂಗೊಳಗು (ನಾ). ಪಶುಗಳ ಗೊರಸಿಗೆ ತೊಡಿಸುವ ಚಿನ್ನದ 


[ad 


ಆಭರಣ : ಪೊಂಗೋಡು ಪೊಂಗೊಳಗು ಪೊಂಗೆಜ್ಜೆ ಘಂಟೆಗಳು ಪೊಂಗಲಶ 
ಪೊನ್ನ ಬಾಸಿಗ ತಂದು ವೃಷಭನಂ ಸಿಂಗರಿಸಿ (ಸಿಂಗಿರಾ. ೩-೦8). 
[ಪೊಂ ( ಆ ಪೊನ್‌) 4 ಕೊಳಗ] 


ಪುತ್ತೂರ್‌ ೫೬೭೭ ಪುತ್ರಜೀವಿ 


ಬೆಲೆವೆಣ್ಗಳೆಸೆದರ್‌ (ಕುಕಾಸಾಂ. 36-66), “ಪುತ್ತುರಿ' ಪರಾ. (7?) ಪುತ್ರ (ನಾ). ೧. ಮಗ; ಕುಮಾರ : "ನಂದನ ತನುಜನ್ಮ ತೋಕ ಸುಪೆ 


ಪುತ್ತೂರ್‌ (ನಾ). ಒಂದು ಊರಿನ ಹೆಸರು : ಪುತ್ಕೂರಾ ಜೆಟ್ಟೆಮು ಪುತ್ರ 'ತನೂಭವ ಸೂನುನಾಮಕಂ ತನಯಂ” (ವಸ್ತುಳೋ- ೩9-0೭) 7 
ಗೊಳುತ್ತಿಟ್ಲು ಪುತ್ತೂರತ್ತಾಣಿಗೆ ಅಯ್ದೂಮ್ಟಿ ಕಟಿನಿಯಂಂ ಅಯ್ದೂಮಬ್ಬು ಇಳಾಪ್ರಭುವೊಗೆದನುದಿತ ಕಾಯಪ್ರಭೆಯೊಗೆದಿರೆ ದಳಿತಶತ್ರುಗೋತ್ರಂ 
ತೊಟ್ಟಪ್ಪಟ್ಟೂಂ ಕೊಟ್ಟಿರ್‌ (ಎಕ, ೫. ಕೋರಾರ- ೨೨೯-೩; ಸು. 760): ಪುತ್ರಂ (ಶಂಶಶಾ.0-03೭); ಪುತ್ರಕಳತ್ರ, ಪರಿಗ್ರಹಗಾತ್ರಧನೈಶ್ವರ್ಯಮುಂಜಿ 
ಪುತ್ತೂರುಡೆ ಶಿವಮಾರಮ್ಮೆಂ . , . ಬಾಳೆ ತೊಟ್ಟಪಟ್ಟು ಬ್ರಹ್ಮದೇಯಂ | 6 ವೂರ್ಗಮನಿತ್ಯಂ (ತತ್ತತ್ಞಿ. ೦೩-೨೭). ೨. (ಪ್ರಾಣಿಗಳ) ಮರಿ; ಪೋತ. 
ಕೊಟ್ಟೊದು (ಎಕ. ೫. ಕೋಲಾರ. ೨೩೦-೨; ಸು. 8099). "ಹುತ್ತೂರು' ೩, ಚಿಕ್ಕವರನ್ನು ಪ್ರೀಶಿಯಿಂದ ಸಂಬೋಧಿಸಂವಾಗ ಬಳಸುವ 
ಪರಾ. [? -- ಊರ" ] ಶಬ್ದ. ೪. (ಸಮಾಸದ 'ಕೊನೆಯಲ್ಲಿದ್ದಾಗ) ಚಿಕ್ಕದಂ, ಸಣ್ಣದು 

ಪುತ್ತೇಆು (ಕ್ರಿ). (ಯುದ್ಧದಲ್ಲಿ ಸೋತು) ಶರಣಾಗುವುದನ್ನು ಎಂಬರ್ಥದಲ್ಲಿ ಬರುವ ಶಬ್ದ. ೫. (ಜ್ಯೋತಿ] ಜನ್ಮಕುಂಡಲಿ 
ಸೂಚಿಸುವುದಕ್ಕಾಗಿ ಹುತ್ತದ ಮೇಲೆ ನಿಲ್ಲು: ಪುತ್ತೇಟ್‌ದನಂ ಯಲ್ಲಿ ಐದನೆಯ ಸ್ಥಾನ : “ಪುತ್ರಮಂದಿರ' ಪರಾ. (೫0.1 


ಕೈದುವನಿತ್ತನನೇರ್ಪೆತ್ತನಂ ರಣಾಂಗಣದೊಳ್‌  ಬೆನ್ನಿತ್ತನೆನಿಆ್‌ಯರ | ಪುತ್ರಂಜಿ "ಪುತ್ರಂಜೀವಿ' ನೋ. 
ಮೋಘಂ ಮತ್ತೆನಿಸದೆ ತುಬ್‌ಲ ಸಂದ ಜನಮಂ ಜಗದೊಳ್‌ (ತಂಕಕಂ, | |ಪುತ್ರಂಜೀವ (ನು). ಒಂದು ಬಗೆಯ ಸಸ್ಯ; p ಇದರ ಹೂವು ಅಥವಾ 


೨೪೪-೦೩). (ಪುತ್ತು, * ಏಜ್ಯು (ಏಜ್‌) ಬೀಜಗಳಿಂದ ವರಾಡಿದ ಹಾರವನ್ನು ಧರಿಸುವುದರಿಂದ ವಂಕ್ಕಳಂ 
ಪುತ್ಮಲಿ, ಪುತಲಿ, ಪುತಳಿ, ಪುತ್ತಟ್‌ (ನಾ). ೧. ಬೊಂಬೆ; ವಿಗ್ರಹ: ಆರೋಗ್ಯವಂತರಾಗಿ ಬದುಕುವರೆಂಬ ಭಾವನೆ ಇದೆ: ಪುತ್ರನಿಗೆ 
ಮೂರ್ತಿ: ಅರಗಿನ ಪುತ್ಮ[ಕಾಕಾಂ. ತ್ತ]ಳಿಯನುರಿಯ ನಾಲಗೆ ಹೊಯಿದು ಜೀವದಾನ ಮಾಡುವ ಗುಣ ಇದರ ಬೀಜಗಳಿಗಿವೆಯೆಂಬ ನಂಬಿಕೆ ಅವರಲ್ಲಿ 
ಮಾತಾಡುವ ಸರಸ ಬೇಡ (೧ಸನ, ೬೬೦ ೨); ಅಆ್‌ವು ಮಯಣಾವಂಯದ| 161 ಊರಿತ್ತು. ಆದ್ದರಿಂದ ಮರಕ್ಕೆ ಪುತ್ರಂಜೀವ ಎಂದು ನಾಮಕರಣ 
ಭಕ್ತಿಯೊಳೆಟಗಿಸಿದ ಪುತ್ಥಳಿಯವೊಲು ಕತುಬೆಅಗ ಕೇಣಿಯ ಕೊಂಡು ಮಾಡಿದರು (ಶಸುಜೊ. ೩೦). [ಸಂ.3 
ಮಾೌನದೊಳಿದ್ದನಾ ವಿದುರ (ಕುನ್ಮಾಉ- ೪-೧4); ವಾರಿಕಲ್ಲು ಪುತ್ಥಳಿ ಪುತ್ರಂಜೀವಿ, ಪುತ್ರಂಜಿ. ಪುತ್ರಜೀವಿ (ನಾ). * ಪುತ್ರಂಜೀವ ; 
ಅಪ್ಪುವನೊಡಗೂಡಿದಂತೆ ಮಾಡಿತ್ತೆನ್ನ . . . ನಿವ್ಮೂ ವಚನೋಪದೇಶ “ ಪುತ್ರಂಜೀವಿ, ಮೆಣಸಿನ ಕಾಳೆ” (ಸಸ್ಮತಿ. ೦೦೦) : (ಮೈ 8ಗಿ. ೬೫-೦೩೨೬). 
(620ಕೇ, ೨೦-೧೦)- ಪುತಲಿ : '೨. ಹಳೆಯ ಕಾಲದ ಒಂದು ಚಿನ್ನದ ಪುತ್ರಂಜಿ : ಪುತ್ರಂಜಿ__ಮಧ್ಯಮ ಆಕಾರದ್ದು...ಇದರ ಕಾಯಿಗಳನ್ನು 
ನಾಣ್ಯ ; ವರಹ : ಇನ್ನೂ ಇತರ ಬಂಗಾರದ ನಾಣ್ಯಗಳು ವಿಶೇಷ | 2 ಹುಡುಗರ ಕೊರಳಲ್ಲಿ ಕಟ್ಟಿದರೆ ಬೇನೆ ಬರುವುದಿಲ್ಲವಂತೆ. ಅದರಿಂದ 
ವಾಗಿದ್ದುವು. ಯುಾವವೆಂದರೆ._೧ ಗಬರು , .. ೧ ಪುತಲಿ (3್ರಣಾ. “ವತ್ರಜೀವಿ” ಎಂಬ ಹೆಸರು ಬಂದಿದೆ (ಇಕಾಗೆ. ಇ. ಪುತ್ರಜೀವಿ ; 
೧): ಪುತಳಿ: ೧. ನೂಲಿನ ನಂಬರ ೪೦. ಬಿಳೇದು . . . ಗೌಳಿಗಿತ್ತಿ “ಪತ್ರಜೀವಕಂ-ಪುತ್ರಜೀವಿ” (ಓತಥಿ- 000) ; ಪುತ್ರಜೀವಿಯ ಮಣಿಯಂ 
ಛಾಪ, ಪುತಳಿಛಾಪ. ಚಕ್ರಛಾಪ (ಮುಂಂ2ನ್ಶಾ. ೦೦೦). ವಿ. ನಾನು ಹೀಗೆಕುಯ ರಸದಲ್ಲಿ ಅರೆದು ಅಲ್ಪ ಕಾಸಿ ಕುಡಿಯಿಸಲು ಗುರುಗಂಜಿಯ 
ನಿನಗೆ ಎರಡು ಪುತಳಿಗಳನ್ನು ಕೊಡುತ್ತೇನೆ . , . ವೆಚ್ಚ ಮಾಡಿಕೋ ವಿಷ ಮಾಣ್ಣುಂ (ಏನಂ. ೬೦) : ಪುತ್ರಜೀವಿ ಬೀಜದ ತಿರುಳು ತಣ್ಣೀರಿನಲ್ಲಿ 
(ಮುಂಂಯು. 5-9೩೦). ೩. ಚಿನ್ನದ: ನಾಣ್ಯಗಳಿಂದ ಮಾಡಿದ ಸರ : | ೩ರ ಅರೆದು ನಸ, ಅಂಜನ, ಪಾನ, ಲೇಪನಗಳಂ ಮಾಡಿಸಲು ಸಕಲವಿಷ 
ಬಂಗಾರ ಬಂಗುರ ಅನಲಿಕ್ಕೇನಂ ? ನನಲ್ಕು ತೊಲೆ ಪುತಳಿ ಅವ. ಆರ ದೋಷಂಗಳು ಪರಿಹರವಹವು (ವೈದೃತಾ- 11, ote): 
ತೊಲೆ ಪಾಟಲಿ ಅವ (ಕೋಳ. ೧೧೪). ಡಿ ಪುತ್ತಲ್‌: ೧. “ ಪುತ್ತಳಿಗೆ [ “ಸಂ. ಪುತ್ರಂಜೀವ] 
ಯೆಂದು ಪುತ್ತಟ್‌” (ಕಸಾ. ೬೬-960); ಸಿರಿಕಂಡದ ಕೋಟಕ್ಕಿಸಲಿಂ ಪುತ್ರಂಬಡೆ (ಕಿ ))- ಮಂಗನನ್ನು ಪಡೆ ; ಪುತ್ರನನ್ನು ಹೊಂದು : 
ಪುದಿದಂ ಜಂತದಿಂ ಕಡೆದು ಕಂಡರಿಸಿದ ಪುತ್ತಟಯಂಶಿರ್ಪಳ್‌ (ಕಡ್ಮಿಕಾ. ಪುತ್ರಂಬಡೆದೆನೆ ಪರಮಪವಿಶ್ರೀಕೃತಭವಸುಖಾಮೃತಕ್ಕಾನೀಗಳ* ಪಾತ್ರಂ 
೩೦8): ಲೆಪ್ಪದ ಬೋ ಬೆಯುನೆರಕಂಬೊಯ್ದೊಪ್ಪಂಬೂಒದ ಪುತ್ತಟಿಕಿಯಂ | 36 ಬಡೆದೆಂ (ಸುಕುಮಾ. ೧೦-೨೪). [ಪುತ್ರ 4+ ಪಡೆ] 
ಬೇಜಾಗಿ ತೋಹುಗುವಂಲ್ತೆ (ರಾಮಾಕ್ಮ. ೦೧-೨೦). ಪುತ್ರಕ (ನಾ). ಮಗ : ಕೌರವರು ತಾಮಸರು ಸುತರಲ್ಲವವರೆನಗೆ... 
ಪುತ್ಥಳಿ ಬೊಂಬೆ ಸಂಂದರವಾದ ವಿಗ್ರಹ : ಸಾಧುಸಜ್ಮನರ ಚಿತ್ತದಿ ಅತಿಪ್ರೇಮದಿಂ ಪುತ್ರಕನು ನೀನೆನಗೆ (ತಿಮ್ಮಸ್ವ್ರೀ. ೨-೪೪). (Ao.] 
ಹೊಳೆವ ಪುತ್ಥಳಿಬೊಂಬೆ (ಪುರಂಠ- ೧-೨೦೧-೬) . ಪುತ್ಥಳಿಯ ಸರ ಚಿನ್ನದ ಪುತ್ರಕಾಮೇಷ್ಟಿ (ನಾ). ಮಗನನ್ನು ಪಡೆಯಬೇಕೆಂಬ ಉದ್ದೇಶದಿಂದ ` 
ನಾಣ್ಯಗಳಿಂದ ಮಾಡಿದ ಸರ : ಅದರಲ್ಲಿನ ವಸ್ತು ಒಡವೆಗಳು . . . ಮಾಡುವ ಯಜ್ಞ ಸಂತತಿಯ ಸೌಭಾಗ್ಯಸಿರಿಯ ನಿತುಂತಕಿದೆಲಾ 
ಬಂಗಾರದ ಕೈಬಳೆ, ಪುತ್ಮಳಿಯ ಸರ, ಗುಂಡಿನ ಟಿಕ್ಕಿ. ತೋಳಬಂದಿ. | 35 ನಿನಗೆ ಸಪ್ತಸುತಂತು ನಿರುಪಮ ಪುತ್ರಕಾಮೇಷ್ಟಿ ಪ್ರಸಿದ್ಧಕದ (ತೊಠೆರಾ. 
ಚಿಂತಾಕು (ಮಡ್ಡುಹೆ. ೨೦). [೭ ಸಂ. ಪುತ್ತಲೀ] ೧-೪-೦೦); ಅಯೋಧ್ಯಾ ಪುರದೊಳವತರಿಸಿದಂ ಮಹಾವಿಷ್ಣು ಸುತರೂಪದಿಂ 
ಪುತ್ನಳಿಕೆ. ಪುತ್ತಳಿಗೆ. ಪುತ್ತಲಿಕಿಗೆ (ನಾ). - ಪುತ್ತಲಿಕೆ: ತಳತಳಸಿ| ರಾಮಾಭಿಧೂನದೊಳ್‌ ಪುತ್ರಕಾಮೇಷ್ಟಿಯಿಂ ದಶರಥಂಗೆ (ಕೈ ಬಠಾ. ೦೪-೦); 
ತೊಳಗುವ ಪಳುಕಿನ ಪುತ್ಕಳಿಕೆಯಂತೆ ಕರಮೆಸೆದಿರ್ದಳ್‌ (ಕಾದಂಶ. ೬೬೪). ಗುರುವಸಿಷ್ಠಂ ಪುತ್ರಕಾಮೇಷ್ಟಿಯಂ ಪೇಳ್ದು,..ಯಜ್ಞ ಶಾಲೆಗೆ ನಡೆದನಲ್ಲಿಂದೆ 
ಪುತ್ತಳಿಗೆ : `ಪುತ್ಸಳಿಗೆಯೆಂದು ಪ್ರತ್ತಟಿ  (ಕಶಸಾ. ೬೬-966), ದೂಳಿ (ಶ್ರೀರಾಮಾ. ೯೪-೨೩೪). [ಸಂ.] 
ಗೊಂಡ ್ಛಪುತ್ತಳಿಗೆ ಹುಂಜಂಗೊಂಡಬ್ಬಿನಿ ಕಾರ್ಮೂಗಿಲೊಳಕೊಂಡೆಳ | 40 ಪುತ್ರಕಾಮ್ಮ (ನಾ). ಮಗನನ್ನು ಪಡೆಯಬೇಕೆಂಬ ಅಪೇಕ್ಷೆ. “ಆಸೆ; 
ವೆಖ್‌ಯೆನೆ ಮೃಗಲೋಚನೆ ಸೀತೆ ನಾಡೆ ಪಾಡಲ್‌ದಿರ್ದಳ್‌ (ಶಂರಾಮಾ, ನಿನ್ನನುಗ್ರಹವಾದುದಾದರೆ ತದ್ವಿಧಾನದಲಾದರಿಸುವೆನು ಪುತ್ರಕಾಮ್ಯವನು 
೧9-5೩): ಕತ್ತರಿಯ ಬೊಟ್ಟೆ ಮೇಣಿದು ಪುತ್ತಳಿಗೆಯೊ ನೀಳಮಣಿಯ (ಕತಿವ್ಮಾಲ. ೪-೩೪). [ಸಂ. ಪುತ್ರಕಾಮ್ಕಾ] 
ತೋಳ್ಗಮ್ಪ ದೊಳೇಂ ತೆತ್ತಿಸಿದುದೆನಿಸಿ ಧರೆಯಂ ಪೊತ್ತುದು ಭುಜವಜ್ರ ಪುತ್ರಘಾತಿನಿ (ನಾ). ವಂಗನನ್ನು ಕೊಲ್ಲುವವಳು ಶಿಶುಹತ್ಯ ಮಾಡು 
ಕೋಟಿ ಸಿದಿವಲ್ಲಿಹನಾ (ಎಕ. ೪ಃ॥. ನಗರ: ೩೭-೪೬: 1147 ; ಶಾಶಮಂ- ವವಳು : ತಡೆ. ಪುತ್ರಘಾತಿನಿಃ ಅದನ್ನು ಕೊಲ್ಲಬೇಡ! (ಶಕರ ೨). 
೩೦೦ ನೋ). ಗಿ ಪುತ್ತಟ್‌ಗೆ: "ಪಾಂಚಾಲಿಕಾ. ಪುತ್ರಿಕಾ_ __ಈ। 48 [ ಸಂ. ಪುತ್ರಘಾತಿನೀ ] 


೨ ಪುತ್ತಟ್‌ಗೆ” (ಪರಾಯ. 60-೩೩೯). [ ಸಂ. ಪುತ್ತಲಿಕಾ] ಪುತ್ರಜೀವಿ :ಪ್ರತ್ರಂಜೀವಿ' ನೋ. 


ಪುಕ್ರದಾತ್ರಿ 


ಪುತ್ರದಾತ್ರಿ (ನು). (ಬಂಜೆತನವನ್ನು ನಿವಾರಿಸಂವುದೆಂದು ನಂಬಲಾದ) 
ಒಂದು ಬಗೆಯ ಔಷಧೀ ಸಸ್ಯ ; ಶ್ವೇತಪುಪ್ಪಿಕೆ : “ವಾತಾರಿಃ. _ಗಂಟು 
ಭಾರಂಗಿ, ಸೂರಣ, ಬಿಳಿಯಾಡಲ, ಪುತ್ರಧಾ £ದಾ ತ್ರೀ” (ಷಂ. 080); 
“ವೇಶೀಜಾತ-ಪುತ್ರಧಾದ್ಯಾೃತ್ರಿ” (ಓತ. ೦೩೬). [ಸ0. ಪುತ್ರದಾಶ್ರೀ] 
ಪುತ್ರದೆ (ನಂ). ಒಂದು ಬಗೆಯ ಔಷಧೀಸಸ್ಯ; ವಂಧ್ಯಾಕರ್ಕೊಟಕಿ : 


“ದೃಷ್ಟಿಪ್ರಭಾ. _ಪುತ್ರದೆ” (ಓತಧಿ- ೮). [ಸಂ. ಪುತ್ರದಾ) 
ಪುತ್ರದೋಹದ (ನಂ). ಗಂಡಂವಂಗುವನ್ನು ಪಡೆಯಬೇಕೆಂಬ 
ಬಯಕೆ ; ಗಂಡಂಮಗುವು ಹುಟ್ಟಬೇಕೆಂದಂ ಉಂಟಾಗುವ 


ಹಂಬಲ : ಹರಿಹರದೇವಿಗೆ ಪುತ್ರದೋಹದ (ಶಾ839. ಮೋಹವು]ಬಂದು 
ಭರದಿಂದ ಪುಟ್ಟಿತೆದೆಯೊಳು (ಕುರಾಸ80- ೭ ಸೂಕನೆ). : ([ಸಂ.] 

ಪುತ್ರದೋಹಳೆ (ನಾ). -ಪುತ್ರದೋಹದ ; ತಮ್ಮ ಮೆಯ್ಮಜಕಿವಿನ 
ಎುರ್ಬರುಂ ನಮೆದರೇನವರ್ಗಾದುದೊ ಪುತ್ರದೋಹಳ೦  (ಶಂಶಠಾ. 
9-088); ತಾನುಂ ಪ್ರತ್ರದೋಹಳಕುತೂಹಳೆಯುುವರಾಗೆ (ಮಲ್ಲು. ೩-೦೦೫). 

[ ಸಂ. ಪುತ್ರದೋಹಲ ] 

ಪುತ್ರದೌಹೃದ (ನಾ). ೯ ಪುತ್ರದೋಹದ ; ಇವು ಮೊದಲಾಗೆ ಪಲವುಂ 

ಪುತ್ರದೌಹ ೈದಂಗಳಂ ಪಂಬಲಿಸುತ್ತುಮಿರ್ದಳ್‌ (ಪುತ್ನಫ್ರ. ೩-೪೯ ಈ: 
[ ಸಂ. ]. 

ಪುತ್ರಮಂದಿರ (ನಾ). [ಜ್ಯೋತಿ] ಜನನಕುಂಡಲಿಯಲ್ಲಿ ಐದನೆಯ 
ಸ್ಥಾನ ; ಜಾತಕನಿಗೆ ಪುತ್ರಪ್ರಾಪ್ತಿಯನ್ನು ಸೂಚಿಸಂತ್ತದೆಂದು 
ನಂಬಲಾದ ಸ್ಥಾನ ; ಮೇಣ್‌ ಬರೆ ತದ್ದಿತೀಯಮೆನಿಪಾ ದ್ರೇಕ್ಕಾಣಮಾ 
ಪುತ್ರಮಂದಿರದೊಳ್‌ ಮೇಣ್‌ ಬರೆ ತತ್ತ್ರೃತೀಯಮೆನಿಪಾ ದ್ರೇಕ್ಕಾಣಮಾ 


ಧರ್ಮಮಂದಿರದೊಳ್‌ ವಾಕ್ತತಿಯಿರ್ದನೆಂದಟಾಗೆ (ಶಾತತಿ: ೨೪-೨). 
[ಸಂ.] 
ಪುತ್ರವಂತ (ನಾ). ಗಂಡುಸಂತತಿಯುಳ್ಳವನು. ([ಸಂ. ಪುತ್ರವತ್‌] 
ಪುತ್ರವತಿ (ನಂ). ವಂಗನನ್ನು ಪಡೆದವಳು ; ಪುತ್ರವಶಿಯಹುದು 


ಜನ್ಮಾಂತರದ ಪುಣ್ಯಮೈಸಲೆ ಪೆಣ್ಣೆ (ಕೈ ಬಠಾ. ೦6-0೪); ಪುತ್ರವಶಿಯಾದ 
ಶಕುಂತಳೆಯನ್ನು . - - ದುಷ್ಕಂತನು ಪರಿಗ್ರಹಿಸಿದನಂ (ಕಾಳುಂತ. ೦೦೩-೧೨)- 
[ಸಂ. ಪುತ್ರವಶೀ) 
ಪುತ್ರವಧು (ನಾ). ಮಗನ ಹೆಂಡತಿ : ಸೊಸೆ; “ಸ್ನುಷೂ, ಜನೀ, ಪುತ್ರ 
ವಧೂಃ. ವಧೂಃ___ಈ ೪ ಸೊಸೆ” (ಹರಾಯಂಿ. 64-೩೫೦). 
[ಸಂ. ಪುತ್ರವಧೂ] 
ಪುತ್ರವಾತ್ಸಲ್ಯ (ನಾ). (ಹಿರಿಯರಿಗೆ) ಮಕ್ಕಳ ಮೇಲಿರುವ ಪ್ರೇಮ,- 
ಅಕ್ಕರೆ ; ಎಲೈ ಮಿತ್ರನೆ. ಮಾತೃಶ್ರೀಯವರಿಗೆ ನಿನ್ನಲ್ಲಿ ಪುತ್ರವಾತ್ಸಲ್ಕ 


ಎರುವುದು (ಕಾಕುಂತ, ೨೪-೧೩); ಮುಪ್ತಿನ ತಂದೆಯು . . . ಪುತ್ರ 
ವಾತ್ಸಲ್ಮದಿಂದ ಆ ದುಃಖವನ್ನು ಮರೆತು ನನ್ನನ್ನು ಸಾಕಿಕೊಂಡಿರಲಾಗಿ 
(ವಶಳಾ. ೩). [ಸಂ.]. 


ಪುತ್ರವಿಹೀನ (ನಾ). ಮಗನಿಲ್ಲದವನು : ಗಂಡುಸಂತಾನವಿಲ್ಲದವನು ; 
ಕಂಂಬಿನಿಯೊಳಿವ್ಮು ಕುಲದೆ ತಿಲಾಂಬುದ ಮುಂದಕಟ ಕುಡುವನಾದನೆ 
ನುತ್ತ್ತ೦ ನಾಂ ಬಿಡೆ ಪುತ್ರವಿಹೀನಂ ಕಂಬನಿದೊಳೆದುಳಿದ ಜಲವ ವಿತೃಗಳ್‌ 


ಪೀರ್ವರ್‌ (ಕಾಕುಂತ. ೪೪-೧೩೬). [X0.] 

ಪುತ್ರಸಂತತಿ (ನಾ). ಗಂಡುಸಂತಾನ : ಗಂಡುಮಕ್ಕಳ ಜನನ : ಗೂಂಧಂರಿ 
ಗಾಮದು ಪುತ್ರಸಂತಶಿ (ಕುತ್ಮಾಆ. ೪-೩೦). [ಸಂ.] 

ಪುತ್ರಸಂತಾನ (ನಾ). ಪುತ್ರಸಂತತಶಿ: ಗುರು ವಸಿಷ್ಮಂ . . . ಪುತ್ರ 


ಸಂತಾನವಹುದೇ ದು ನಂಬಿಗೆಗೊಟ್ಟೂ ಸಂತೈಸಿ ಯಜ ಶಾಲೆಗೆ ನಡೆದನಲ್ಲಿಂದೆ 
ವಷ ಡೆ 
(ಶ್ರೀರಾಮಾ. ೯-348) ; ಸ್ಕ೦ದದರ್ಮನಿಗೆ ಪುತ್ರಸಂತಾನವಿದ್ದಿಲ್ಲ (ಕರಾಳ. 


೧೪೦). |ಸಂ.] 


೫೬೭೮ರ 


ಪುತ್ರೋತ್ಸವ 


ಪುತ್ರಸ್ವೀಕಾರ (ನಾ). ಬೇರೆಯವರ ಮಗನನ್ನು ತನ್ನ ಮಗನೆಂದಂ 
ಸ್ವೀಕರಿಸುವುದು,-ದತ್ತು ತೆಗೆದುಕೊಳ್ಳುವುದು : ನಾಲ್ವಡಿ ಕೃಷ್ಣರಾಜ 
ಒಡೆಯರು ಜಯಚಾಮರಾಜರನ್ನು ಪುತ್ರಸ್ವೀಕಾರ ಮಾಡಿಕೊಂಡು ಯುವ 
ರಾಜನನ್ನುಗಿ ಮಾಡಿದರು (ಕೂಠಿ). [ಸಂ.] 


5 | ಪುತ್ರಾಂತರಾಯ (ನಾ). ವಂಕ್ಕಳಾಗುವುದಕ್ಕೆ ಇರುವ ವಿಫ್ನ: ಈ 


25 


36 


4೧6 


ಪುತ್ರಾಂತರಾಯಂ ಪುರಾತನ ದಂಷ್ಯರ್ಮವಿಪೂಕಮೋ ಬೆಸಸಿಂ 
(ಸುಳುಮಾ.೯-೦೦೪)- [೫o-] 

ಪುತ್ರಿ (ನಾ). ಮಗನನ್ನುಳ್ಳವನು ; ಪುತ್ರವಂತ : ಸುವಿನೀತರ್ಕವಿತಾ 
ಪ್ರವೀಣರಭಿರೂಪರ್ಸರ್ವಶಾಸ್ತ್ರ ಜ್ಞರಿಂತಿವರಿಂದೈಸೆ ಜಗಕ್ಕೆ ಸೌಮ್ಮ 
ನರಸಿಂಹಾರ್ಯ್ಕೋತ್ತ ಮರ" ಪುತ್ರಿಗಳ" (ಬತ್ತಗೋ. 3-9). [ಸಂ. ಪುತ್ರಿನ] 

ಪುತ್ರಿ (ನಾ). ೧. ಮಗಳು ; ಕಂವರಿ; “ದುಹಿತೃ್ಯ ನಂದನೆ ಪುತ್ರಿ 


ತನೂಜೆ ಸೂತಿ ತಾನೆನಿಕ್ಕುಂ” (ಪಸ್ತಾಕೋ. ೩೪-೦೭); ವರಪತ್ರೀಸ್ಥಿರ 
ಭಾವಕಾಮ್ಮವಿಲಸತ"ಸನ್ಮಾನ್ಯೆಯಂ ಯಾನೆಯಂ ಗಿರಿರಾಜಂ 
ಕಳಿಪುತ್ತುಮಿರ್ದನತಿಯೋಗಧ್ಯಾನೆಯಂ  ಮೇನೆಯಂ (೧0%. ೩-೦೦). 


ಪಿ. (ಸಮಾಸದ ಕೊನೆಯಂಲ್ಲಿ ಬಂದಾಗ) ಚಿಕ್ಕದು ಎಂಬರ್ಥದ 
ಶಬ್ದ: ` ಅಸಿಪ್ಪತ್ರಿ, ' ಪರಾ. (ಸಂ. ಪುತ್ರೀ] 

ಪುತ್ರಿಕೆ (ನಾ). ೧. ಪುತ್ರಿ; ಮಗಳು ; ದುರ್ವಿನೀತನ ತಾಯಿಯಾದ ಜೇಷ್ಠಾ 
ದೇವಿಯು ಪುನ್ನಾಡ ಸ್ಮಂದವರ್ಮನ "ಪುತ್ರಿಕ'  (ಕರ್ಜಾಂ. 090). 
೨. ಬೊಂಬೆ; ವಿಗ್ರಹ; “ಪಾಂಚಾಲಿಕು, ಪತ್ರಿಕಾ ಈ ೨ ಪುತ್ತಬಾಗೆ” 
(ಹೆರಾಯಂ. 6೧-೩೩೪); ಮೆಲ್ಲನೆ ನಡೆತರ್ಪ ನೀಲಮಣಿಪುತ್ರಿಕೆಯಂದದಿನಾದ 
ಮೊಪ್ಪಿ ದಳ” (ಕಾದಂಪೂ. ೩೮): ನೀಂ ಪರವೆಣ್ಣಳನಪ್ಪುವುದನೆ ಬಯಸಾತಿರ್ಪೆ 
ಯಪ್ಪೆಂದು ಕರಂ ಚೆಪ್ಪರಿಃ ನಂರಕರ ತಂದಪ್ಪಿಸುವರ್‌ ಕಾಯ್ದ 
ಲೋಹಮಯಪುತ್ರಿಕೆಯಂ (ಸುಕುವಮಾ. ೦೦-೪೬); ಪೊಳಿವ ಮುತ್ತಿನ 
ಬೊಂಬೆಯೋ ತಿಂಗಳ ತಿರುಳ ಪುತ್ರಿಕೆಯೆೊ ಕಪ್ಪುರವಳುಕೆನಲಿ ಬಿದಿ ಕಡೆದು 
ತಿದ್ದಿದ ಸಾಲಭಂಜಿಕೆಯೋ (ಕಾಳೃಳಾ. ೩೨-೪೫). ೩. ನಕಲು: ಪ್ರತಿ 
ರೂಪ; ಪಡಿಯಚ್ಚು ; ಇದು ಕೂಡ ಪಂಪನ ಮಾತೃಕೆಗೆ ಪಶ್ರಿಕೆ 
ಯಂತಿದೆ (ಸಾಹಿಸಂ. 6೬) ; ನಮ್ಮ ಛಂದಸ್ಸು - . . ಆ ಲಲತರಗಳಿಯದೇ 
ನೆಟ್ಟನೆಯ ಪುಶ್ರಿಕೆಯಲ್ಲದೆ ಸರ್ವಧೂ ಆಂಗ್ಲ ಸರಳರಗಳೆಯ ಅನುಕರಣೆ 
ಯಲ್ಲ (ಗೂಲ್ಲೊಧಾ: ೩೩ ಮುನ್ನುಡಿ). ೪. (ಸಮಾಸದ ಕೊನೆಯಲ್ಲಿ 
ಬಂದಾಗ) ಚಿಕ್ಕದಂ ಎಂಬರ್ಥದ ಶಬ್ದ. (ಸಂ. ಪುತ್ರಿಕೂ) 

ಪುತ್ರೀಧರ್ಮ (ನಾ). ಮಗಳು ಪಾಲಿಸಬೇಕಾದ ಧವರ್ಶಾಚರಣೆ ; 


ತಂದೆಯನ್ನು ಪ್ರೀತಿಸುವುದು ಪುಶ್ರೀಧರ್ಮ (ಕಂಳ. ೪0). [ಸಂ. 
ಪುತ್ರೇಷಣ (ನಾ). ಮಗನಾಗಬೇಕೆಂಬ ಹಂಬಲ: ಪತ್ರೇಷಣ 
ಎತ್ತೇಷಣ ದಾರೇಷಣಂಗಳೆಂಬ ಈಷಣತ್ರಯವನುಳಿದು (6ರವ. ಮು. 


೯0-080) : ದಾರೇಷಣ, ಪುತ್ರೇಷಣ, ವಿತ್ತೇಷಣವೆಂಬ ಈಷಣತ್ರಯ 
ದಲ್ಲಿ ಆತ್ಮ. ಅಂತರಾತ್ಮ. ಪರಮಾತ್ಮನೆಂಬ ರೂಪತ್ರಯಗಳಿಂದ ವಾಸ 
ಮಾಡುವನು (ಹಸಾರ- ೨೪-೧೦ ತಾತ್ಪರ್ಯ) - 4 ಈಷಣತ್ರಯ' ಪರಾ. 
[ಪುತ್ರ 4+ ಈಷಣ್ಕ) 
ಪುತ್ರೇಪ್ಪತೆ (ನಾ). ಪುತ್ರಲಾಭದ ಅಪೇಕ್ಷೆ; ಸಾವಧಾನದಲಿ ದುಃಖಾ 
ಶ್ರುಪಂ ತೊಡೆದು ಪುತ್ರೇಷ್ಟತೆಯ ಭಾವವರಿದುಯಿಂತೆಂದನು 6ನವವೋ. 
| ಸಂ. ಪುತ್ರೇಷ್ಟತೂ] 
ಪುತ್ರೋತ್ಸವ (ನಂ). ೧. ಮಗನು ಹುಟ್ಟಿದ ಸಂತೋಷದಿಂದ 
ಆಚರಿಸುವ ಉತ್ಸವ ; ರಂಗರಸರ ಮನೆಯ ಪುತ್ರೋತ್ಸವದಲಿ 
ಕಲುರೆಆ3ಯ ದುಹಾಜನಂಗಳು ಕೂರ್ತ್ತು ಅನಂತಶೀರ್ಥ್ಯದೇದರಿಗೆ 
ಕೊಟ್ಟ . .- - ತೋಟ ೧ (waa. 3250); 
ಪುತಶ್ರೋತಶ್ಸವಂ ದಾಡಿ ಕೆಲವು ದಿನಮಿರೆ . - 


೦0-೦೨). 


XX, 
- ಧರಿಶ್ರೀಶ್ವರನ ರಾಜ್ಯವಾಂ 


೨೦೬-೩; 


ಪುದಳ್‌ ನಾಡು ೫೬೭೯ 


ತೆಗೆದುಕೊಂಡಹಿತೆರಾಳ್ವರು (ಕೈಮಿಂ8. ೨6-೦೩). ೨. ವಂಗನ ಜನನ: 
ಗಂಡುಮಗುವಿನೆ ಜನನ: 
ಸರ್ವರೊಳೆ೨ತ್ತವಂಂ (ಸೋಮೇಶ. 6೪): 


ಪುತ್ರೋತ್ಸವಂ ಸೂತ್ಸವಂ ಕೆಳೆಯೇ 
ಹರಿದು ಪುಶ್ರೋತ್ಸವದ ನುಡ 
ಗಜಪುರದೊಳಬ್ಬರವಾಯ್ತುು ಪಾಂಡುಎನರಸಿಯಲಿ ಸಂತನ ಜನಿಸಿದು 
ದೆಂದು ಜನಜನಿತ (ಳುವ್ಮಾಆ.9-90): ವಂತಿಗೆ 
ಮೊದಮೊದಲು ಅವನ ಮುನಸ್ಸಿನೊಳಗೆ ತುಸು ಈರ್ಷೆಯ ವೇದನೆ 
ಹುಟ್ಟಿತೆತ್ತಿ (ಇಪ್ಶಕೆ. ೪೧೭)- [ಸಂ.] 

ಪುದಳ್‌ನಾಡು (ನಾ). ಒಂದಂ ಸ್ಥಳದ ಹೆಸರು : ಪುಡಳ್‌ನಾಡ ರಾಷ್ಟ್ರೇ 
ಕೊಳಿನ್ನೂರ್‌ನ್ನಾಮ ಗ್ರಾಮ (ಮೈಆ೦ಿ. ೧೯೧೬, ೧೨-೩೦ 


ಘತ್ರೋತ್ಸದವಾಗಲು 


: 6ನೆಯ ಶತ). 
[ ಪ್ರದಳ್ಳ್‌ + ನಾಡು) 10 
ಪುದಾರು (ನಾ). ಒಂದಂ ಬಗೆಯ ಭೂವಿಂ : ಕುಪ್ರೊಸೆಯಾ ಸಾಸಿರ್ಬ್ವರ 
ಮಗತಿನ್‌ ಕೋಸಿಗರಾ ಜಯುಮೆಲ್ಲ ಎಮ್ಟೋನ್‌ ಪುದಾರುಂ 
ಬಿದೆಮತ್ತಲುಂ ಪದಲ್ಹಾಣಮುವತ್‌ ಕೊಟ್ಟೋನ” (ಎಕ. ೪111. ಸೊರೆಂ- 
೪10). (>) 
(ಕ್ರಿ). ೧. ಒಳಸೇರಂ ; 
ತಾವರೆಎಳ್ಳಿಯ ತಟಿಕ್ಕಿನಿಂ ಪಸುರ್ಪೂಗೆ ವಿರಂತರಂ ಸೊಗಯಿಸಿರ್ಪುವು 
ಪೆರ್ಗೆಜಕಗಳ೯ ನಿರಂತರಂ (ಶದ್ಮಣಾ. 11, 6€). ವಿ. ಅಂಟಿಕೊಳ್ಳು : 
ಹತ್ತು : ಮೊಲೆಯುಂಬ ಕುಮಾರನ ಕಣ್ಣ ಕಜ್ಜಳಂ ಪುದಿಯಮರೋಜ 
ಮೇಕೆ (ಅನಂಘು- ೧೨-೪೪. ಹಿ. ತಾಕು; ತಗಲು: ದಿಗುವಸನರಡಿಗಳು 
ನೆಲನಮೊ £ ನೊ] ಯ್ಯಗೆ ಪುದಿವುತಿರಿ ಚಂದ್ರಗತಿಯಿಂ ಸಂಗುಣಭೂಷಣ 
ಕುಕ್ಕುಟಾಸನ ದೇವನೇಳ್ತಂದ (ಸಾಳ್ಮಥಾ- ೩-೪). ೪. ಕೂಡಿಕೊಂಡಿರು; 
ಬೆರೆತುಕೊಂಡಿರು ; ಸೇರಿರು : ಕ್ರಿಯಾಕಾರಕದೊಳ* ಪ್ರುದಿದರ್ಥವ್ಯಕ್ತಿಯ 
ನೀವುದು ಗದ್ಮಮನೇಕರೂಪಭೇದವಿವಿಕ್ತಂ (ಕವರಾ- 0-೨೩) ; ಮಲೆವ 
ಪೊಸಗಂಪಿನೊಳ್‌ ಪುದಿದಲೆವೆಲರೂಟ್‌ಪುದಂ ಖಚರದಂಪತಿಶತಮಂ 
(ಆಂಘ್ರ- ೦-೬6) ; ಪೆರ್ಬುಸಿಯೊಳ್‌ ಪುದಿದಿರ್ದಧರ್ವಾನಂದನನನೆ ಧರ್ಮ 
ನಂದನನೆನಲ್ಹೊರೆ (ಗರಾಹು. ೩-೩೨) ; ಅನೇಕಾಕ್ಷರದೊಳ್‌ ಪುದಿಯೆ 
ಲಘೂಪದೆ ಕೆಲಕೆಲವೊದವಿರ್ಕುಂ ಶಿಧಿಲತೆಯಂ (ಶಮದ- ಇ). 
೫. ಆಗು; ಒದಗು; ಉದ್ಭವಿಸು : ಪುದಿದ ಪುಳಕಂಗಳಡ್ಡೆ ಸದಿ 
ರವೆನುತ್ತಂಜಿದಂತೆ . . ಕಾಂತೆ ಹೃದಯದಿಂದಖ್ಪಿದಳುತ್ತುಕೆಯಾಗಿ 
(ಕಾದ. 6೬) ; ತಂದಿಯೊಳ್‌ ದೀರ್ಫಾದೇಶಂ ಪೊದಟಣ್ಣು ಷಷ್ಮೀವಿಭಕ್ತಿ, 
ಗರೆಬರ ಮತದಿಂ ಪುದಿದಿರ್ಕುಂ (ಕಾವ್ಮಾವ- ೦೩೬) ; ಪುದಿದ ರೋಮಾಂಚ 
ದದ್ಭುತದ ಸೊಗಸಿನ ಮೋಹನದ . . . ನವರಸವನುಲಅ3 ಸವಿದು ಸೊಕ್ಕಿ 
ಮಲ್‌ದರನ್ಯ್ಕೋನ್ಯಭಾವವನವರ್ಗಳು (ಕೈಮಿರಾ. ೦೦-೨೩) ಓ. ಹೊದಿಸಂ: 
ಆಚ್ಛಾದಸು ; “ ಪುಟ-ಆಚ್ಛ್ರಾದ ನ, ದ್ವಾಗನ7ರ್ಶ್ವೇ ಚ" (ರವರಾ) : 
ಕರಡಿಯ ತೊವಲೊಳ್‌ ಪುದಿದ ಕರ್ಬೊನ್ನ ರಥಮಂ೦ (ಶಂಶಭಾ- ೦೨-೬ ವ); 
ಲಲಿತಚಂಪಕದಳಕೆ ಬೆಳುದಿಂಗಳ ತಗಡ ಪುದಿದಂತೆ (ಕೀಠಂತ: ೮-೩)- 
೬. ವ್ಯಾಪಿಸು ; ಅವರಿಸು : ನಿಜಕೀರ್ತಿ ಲೋಕಮಂ ಪುದಿದಿರೆ ಪೊಕ್ಕ 
ನಂದು ನಿಜಮಂದಿರಮಂ ಪರಸೈನ್ಯಭೈರವಂ (ಶಂಶಠಾ- 3-003) ; ಗದೆ 
ಗದೆಯಂ ಘಟ್ಟಿಸೆ ಪುಟ್ಟಿದ ಕೆಂಡದ ಕಿಡಿಯ ಕುಂಡವೆಂಟುಂದೆಸೆಯಂ 
'ಪುದಿಯೆ (ಗರಾಯು. 6-08) ; ಉತ್ಕಟಕೋಪಹೂಂಕೃತಂ ವನಜ |40 
ಭವಾಂಡಮಂ ಪುದಿಯೆ (8ಗ0. 0೩-8೫). ೮. ಆವೃತವಾಗು ; ವ್ಯಾಪ್ತ 
ವಾಗು ; ನಟ್ಟ ಕೂರ್ಗಣೆಯ ಬಿಣ್ಣೊಲಯಿಂದೆ ಬಟಲ್ಲನುರ್ವಿ ಪೆರ್ವಿ 
ದಿರ ಸಿಡಿಂಬಿನೊಳ್‌ ಪುದಿದದೊಂದು ಕುಳಾಚಳದಂತೆ ಸಿಂಧುಜ೦ (ಶಂಶಥಾ- 
00-೪3); ಸ್ಮರರಿಪುಲಲಾಟನೇತ್ರಸ್ಫುರದುರುಹುತವಹನಿನೆಯ್ದೆ ಬೇವುತ್ತಿರ್ದಾ 
ಸ್ಮರನ ಪೊಗೆಯಿಂದೆ ಪುದಿದಿರ್ದ ರತಿಯವೊಲ್ಕಾಂತೆ . - - ಎಸೆದಿ[ «6 
ರ್ವಳ್‌ (ಇರಂಪೂ. ಇ); ಕಾಮಿನಿ ತನ್ನ ತುಂಗಕುಚ ತಟದ ಕಸ್ತೂರಿ 


ಗೋಸಾಸಿ 


೪೦-೩ ; ಸು- 


ಪುದ್ಮಿ. ಹುದಿ, ಒಳಗೊಂಡಿರಂ : ಪುದಿದ 


೫೦ 


26 


30 


35 


ಪದಿ 


ಯೊಳ್‌ ಪುದಿದ ಪ್ರಿಯನಂಗಮಂ ಕಂಡಿದೇತಕೆ ಕೃಷ್ಣರೂಪಾದೆ ನೀನೆಂದು 
ಬೆಸಗೊಳಲ್ಕೆ (ಕ್ಕೆ ಎರಾ: ೯. ಹುದುಗಿಸು ; ಮುಚ್ಚು : 
ತನ್ನ ಪಟ್‌ದು ಬಿಸುಟ ಸಹಸ್ರಕುಂತಳೆಂಗಳಂ ತನ್ನೆ ತಳದೊಳ್‌ ತೆಮಲ್ಮಿ 
ಕೊಂಡು ತುಂಬಿಯ ಬಂಬಬ್ಲಳಂ ಕೆಂದಾವರೆಯರಲ್ಲಳೊಳ್‌ ಪುದಿದು 
ಯ್ವುಂತುಯು್ಪು (ಆರಫು. ೨೨೩೯ ವ) : ಇಂದ್ರಿಯಕ್ಷರಣೆಯಾದೊಡದನೊಂದು 
ಕದಳೀಪತ್ರದೊಳ್‌ ಪುದಿದು . . . ಓಪಳಲ್ಲಿಗಟ್ಟಿದೊದೆ (ಶಂಶಠಾ- ೧-೬೮ ವ). 
೧೦. ಅವಿತುಕೊಳ್ಳು : ಅಡಗು : ಬಚ್ಚಿಟ್ಟುಕೊಳ್ಳು - ರಸಾತಳಂಬರಂ 
ಬೆದಕಿಯುಮೆಂತುವುಪ್ಪಳಿಸಿ  ಕೊಂದಪೆನೇಟ್ಟಿ (ಶಾಕಾಂ. ಟ್ಟು] ದಿದೇಂ 
ಸುಯೋಧನಾ (ಶಂಶರಾ. ೧೩-6೦) ; ಕಿರುವಿಟ್ಟರೆ ತಾ ಬಟವಲ್ಲ ತನ್ನೊಳ್ಳುದಿ 


೨೬-೨೦). 


ಬರೆ ಅದು ವಿಜದಲ್ಲ ಪುನರಪಿಯೊಳಿಂತಿರೆ ಅದು ಸಹಜವಲ್ಲ (ಸರ್ವತ. 
೭೪-೪೩೯): ಚಂದ್ರ ವದನೆಯುರಂತರಂಗದೊಳ್‌ ಪುದಿದ ಕೆಚ್ಚಂ 
ದೃಎಸುವಂತೆ ರಂಜಿಸಿ ರಮಿಸುತಿಹ ಪುರುಷರಾ ಪುರದೊಳೆಸೆದಿರ್ದರು 
(ತೈಮಿರಾ, ೨೬ ೦೭). ೧೧. ಹೊಂದು: ತಾಳು: ಪಡೆ: ಮಂದಿರಾ 


ರಸದಿಂದಂ ಬಾರ್ಚಿದರೋ ಪೇಲಕಿನಿಸಿ ಪೊಳೆವ ತಲೆದುಡಿಗೆಯ ರನ್ನದಿ 
ನೆೊಸರ್ವ ರಾಗರುಚಿಯ: ಪುದಿದೆಸೆದುದು ಕೇಶಪಾಶಪಾ ಕಾವಿನಿಯಾ 
(ಉದಂಉ. ೨೦), ೧೨. ತುಂಬು: ಇಡುಗು : ನೆಆ್‌ದಟ್ತಿ ಭಕ್ತಿ ದಯೆ 
ಪುದಿದಜ*ವೌದಾರ್ಯಂ ಕ್ಷವತಾಗುಣಂ ಶಕ್ತಿಯುಮೆಂಬಣಅಾಕೆಯ ಗುಣ 
ನೆಅಕಿದಿತ್ತರ್‌ ದಂಖನಿಯಖಗಕ್ಕೆ ದಾನಮನವರ್ಗಳ್‌ 

ಪುದಿದಟಕ್ಕಿಯಿಂದೆ. ಪೊಡೆಮಡುವುದು ದಯೆಗೆಯ3 
ಮಹಾಪ್ರಸಾದಮೆವಂಬುದ೨ (ಸುಮಾ. ೧೦-೩); ಮದನಯಶಃಪಟಹಧ್ವನಿ 
ಪುದಿಯೆ ವಿಯಚ್ಚರನ ಕರ್ಣಮುಂ ಹೃದಯಕ್ಕೆಯ್ದಿದುದಿಲ್ಲ ದಿವ್ಯವಚನಂ 
(ಶಂಠಾಮಾ. ೯-೯೫); ಅಂಗಲತೆಯೆಳ್‌ ಪುದಿದ ಸಕಲಪರಿಮಳಕೆಅಗುವಳಿಮಾಲೆ 
ಮೇಲೆ ಮುಂಡಳಿಸಿ ನಿಲೆ (30ಫ. ೩-೪). ೧೩. ಹೆಚ್ಚಾಗು; ಅಧಿಕವಾಗು; 
ಅತಿಶಯವಾಗು: ಆ ಕಂಪುಂ ಮನಸ್ತಾಪವಂಂಂ ಪುದಿದೆತ್ತಂ ಬರೆ ಸುಯ* 
ಪೊದಟ್ಟು ಬಿಸಿದುಂ ಕಮ್ಮಿತ್ತ್ತಿಮಾಯ್ತೋಪಳಾ (ಕಾವ್ಶಶಾ, 860 ಶೂದ್ರಳೆ); 
ಪುದಿದವ ಳಿಪೆನ್ನ ಕಾಯ್ದು ಪೋಪಿನಮಿರದೀಗಳೀಂಟುವೆನೊ ದಾಂಟುವೆನೋ 
ಲವಣಾಂಬುರಾಶಿಯಂ (ಆರಿತು. ೧೨-೭೦); ಪುದಿದ ಸುತಮೋಹದಿಂದೆ . . - 
ಅಟ್‌ಯದೆ ದುಷ್ಪಕಷ್ಟರೊಡನಾಡಿಸಿದೆಂ (ರರ್ಮಾಮ್ಮ. ೨-೮೦). ೪. 
ತುಂಬಿಸು : ತಂಂಬಿಕೊಳಲ್ಬವಂತೆ ಮಾಡು ; ಅಖಂಡಲಸುತನೆಯ್ದಿ 
ನಭೋಮಂಡಲಮಂ ಪುದಿದನೆಯ್ದೆ ಶರಪಂಜರದಿಂ (೩ಗಎ. ೦೩-೩)ಃ 
ಸುಕಂಠೆ ಪಾಡಿ ಪುದಿದಳ್‌ ಮುದವುಂ ನರನಾಥಚಿತ್ತದೊಲ್‌ (ಕುಸುಮಾ. 
೧೨೩೭). ೧೫. ಹೊದೆ ; ತೊಡು: ಅಸ್ಥಿ ಚರ್ಪುವ ಪುದಿದ ಮಯ 
ಹರಿಗೆಯೊಳು ಅಸುಭಟನೆಂಬ ಬಂಟ (ಸುಂಕಂ. ಕ. ೬೬೬-೬೭). OL. 
ಒದಗಿಸು ; ಪೂರೈಸು ; ಕಿನ್ನರ ಪನ್ನಗ ಖೇಚರಾಮರಪ್ರಮದೆಯುರೀಕ್ಷ 
ಣುಂಳಿನಿಕರಕ್ಕೆ ನವೀನಸುವಂ]ಪ್ರತಾನದಿಂ ಪ್ರವಂದಮನಾವಗಂ ಪುದಿವ 
ಪಾವನವೃಕ್ಷನಮಾವೃತೋಲ್ಲಸತ್ನ ಅವಂದವನಂಗಳೋಳಿ ಪೊಳೆದೊಪ್ಪುವು 
ದಲ್ಲಿಯ ಚೈತ್ಯಧಾಶ್ರಿಯೊಳ ೧೭. ಮೂಡು ; 
ಕೆತ್ತನೆಯಾಗು : 


ಮೇಲಟಲೂಳಂ 


ಕೆ೦ಪು. 9-೯೭); 


(ಕಾಂತೀಶ್ವ. ೦೬-೩೭), 


ಸಿರಿಗಾವುಣ್ಣನ ಎಟ್ಟು ಪುಡಿ[ದಿ?]ದುದು 
(a6: X11: 30೯-೨೩8; 814). ಹೆದ್ರಿ: ಗ. ಸುಬುದ್ಧಿಯ ರಸವು 
ಹಾಅನಿತು ಹುದಿದ ರಾಗದ್ವೇಷವಹ್ನಿಯಲಿ (ಕುವ್ಮಾಸ. ೧-೪೪) ರೆ. 


ಕೆದಜುಗೇಶದ ಕಾಂತೆ ಹುದಿದಳು ಹರುಷಪುಳಕದಲಿ (ಕುವ್ಮಾಸ- ೦೫-೩೨): 
೧೦. ಹಿಮಗಿರಿಯ ಕುಕ್ಷಿಯಲಿ ಹು[ಶಾಕಾಂ. ಪು)ದಿದ ನಾನಾದ್ರೋಣಿಗಳ 
ಮಧ್ಯದ ಕಿರಾತಪುಳಿಂದನಿಚಯವ ಸದೆದು, ಹಶ್ತಿ ದನಗೃಶಿಖರಕೆ ಪಾರ್ವತೀ 
ಪಿತನ (ಕುವ್ಮಾಸ. ೩-೨೪); ಈ ವರದಕರಮೆ ವುುನಿಷೃದಯಾವರಣದೆ 
ಹುದಿದು ನಿಂದು - . - ನಲಿಯಂಕುಮೆವ್ಧೂಂ (ನಸ್ತವಂ- )- ೧೩. ಹುದಿದ 
ಮು ಭೂಮಿಯಲಿ ವತಾನ್ಮನು ಖದಿರನಲ್ಲಿಗೆ ಗೂಗೆ ಕೋಗಿಲೆ (ಕುವ್ಮಾಸ. 


ಪುದ್ಮಿ ೫೬೮೦ 


೨೦-೩೯೪)- ೧೪. ಕೇಳಿ, ಎದೆಯಲಿ ಹದಿಯರಿ-ಹೊಸ ಆಳ ಬಾಳಲಿ 
ಹಂಣಯಿುರಿ (ಹೊಂಗಳು. ೨-೦೨). ೧೫. ರಾಯನ ಹುದಿದ ಕವಚವ 
ಭೇದಿಸಿದವೊಳಬಿದ್ದವಂಬುಗಳು (ಕುವ್ಮಾಳೆ. 0೦-೩೪). ೧೮. ಕೆಚ್ಚು ಫಿ 
ವೆಂಟತ್ಟಿ: ಕೂರಿಸು ; ಈ ಉಂಗುರಕ್ಕೆ ಅನೇಕ ವಜ್ರಗಳನ್ನು ಹುದಿದಿದ್ದಾರೆ 
(ಕೂ). `ಪ್ರದುಗ್ಕು', 'ಪೊದೈೆ' ಪರಾ. 
(ದೇ. ॥ ತಮಿ. ಪುತೈ; ಮಲ. ಪುದಯಂ] 

ಪುದ್ಕಿ. ಹುದ್ಧಿ, ಹೊದ್ಕಿ (ನಾ)-೧- ಬಾಗಿಲಿನ ಪಕ್ಕ; ದ್ವಾರಪಾಶ್ರ ರ್ವ; “ಪುದಿ- 
ಆಚ್ಛಾದನೇ, ದ್ವಾರಪಾರ್ಶ್ವೇಚ (ಕತುರಾ); ಮದಿಲೊಳು ಮಣಿವಾಡದೊಳಂ 
ಪೊಂಬಾಗಿಲ ಪು[ಕಾಣಾಂ-. ತು]ದಿಯೊಳು ಪಟ್ಟಶಾಲೆಯೊಳು ಮದನನ ಪೆಂಡ 
ವಾಸವೆನಲಾ ಪುರಸುದತಿಯರವನ ನೋಡಿದರು (ಶ್ರೀಶಾಲ. ೦೩-೩೪); ಮರಳಿ 
ಗೂಡಂ ಸಾರ್ದು ತಿರುಗಿ ಪುದಿಯಲ್ಲಿ ನಿಂದು ಮತ್ತೆ ನೋಡುವುದೊಮ್ಮೆ 
(ಕೆ೦ಫು. 9೪೬.೬) ; ಆತಪತ್ರವನ್ನು ದೇಹಳಿಯ ಹೊರಗೆ ಕೊಡಕೊಡಹಿ. 
ಪುದಿಗೆ ಒರಗಿಸಿ ನಿಲಿಸಿ (ಮಂಕ್ರಕ. ೩೦-೩). ಹುದ್ಧಿ: ೧. ಸುಗ್ಗವ್ವೆ ಮಗನ 
ಬರವಂ ಪಾರ್ದು ಹೊಲಿಗೆ ಬಾಗಿಲ ಹುದಿಯನು ಹತ್ತಿ ನಿಂದಿರ್ದು 
ಮಜುಗುತ್ತಮಿರಲು (ಸಿಠ್ಕಕಾ. ೨-೪೩) ; ಬಾಗಿಲ ಹುಡಿ [ದಿ] ಯಲ್ಲಿ ಭಂಗಿ 


ವಡೆದಂಗನೆ ನಿಂದು . ., ಒಬ್ಬದಳ್‌ (ಕಾಂಶೀಕ್ಕ. ೦೦-೬೪). ೨. ನೆಲೆ; 
ಆಶ್ರಯ ; ಬೀಡು: ಹುರುಡಿನ ಹುತ್ತು ಹುಸಿಯ ಹುದಿ ಗದುಕಿ 
[೫ಾಠಾಂ. ಗಿ]ನ ಗರುಡಿ ಗನ್ನದ ಗಡಿ, , , ಎನೆ ಕಣ್ಣಲ್ಲಿ ಕರಮೆಸೆದುದು 


ಸೂಳೆಗೇರಿ (ಕುರಾಸಾಂ. ೪೨೧೦೨). ೩. (ಮಣ್ಣಿನ) ದಂಡೆ; ಕಟ್ಟೆ; 
ದಿಂಡು: ಮೆಣಸಿನ ಗಿಡಕ್ಕೆ ಹುದಿ ಏರಿಸುವುದಕ್ಕೆ ಹೋದವಳು . . . 
ಅಗಸೇ ಬಾಗಲಾಗೆ ಹಾದು ಬರಬೇಕೋ? (ಶಿಳುಶು. ೨೩). ಹೊದ್ಮಿ : 
೪. ಪಕ್ಕ ; ಪಾರ್ಶ್ವ ; ಭೋಗದೇವರಿಗೆ ಆ ತಿರುವಿಡಯಾಗದೆ ಮೂಡಣ 
ಹೊದಿಯಲು ಗದ್ದೆ ಕಂ ೯೦೦ . , . ಸಲುಉದು (ಎಕ. ೩1೪, ಎಳಂರೂ- 
೧೭೦-8 ; ಸು. 1376). [ಆ ಪುದ್ದಿ- /ತಮಿ. ಪುದವು. ಪ್ರದ ಎ ಬಾಗಿಲು) 

ಪುದಿನ : ಪುದೀನ” ನೋ. 

ಪುದಿಯಣ್ಣ (ನಾ). ಒಬ್ಬಾತನ ಹೆಸರು : ಮಾಚರಸರ ಮಗಂ ಪುದಿಯಣ್ಣ 
ಗಂಗೇಶ್ವರಕ್ಕೆ ಬಿಟ್ಟ ದೇವಭೋಗದ ಗಟಕ್ಷಿ ಮೂಗಣ್ಣುಗಂ (ಎಳ, ೫. 
ಶ್ರೀಪಿವಾ. ೦೬-೦೬ ; ಸು. 2015). [ಪುದ್ಧಿ -- ಅಣ್ಣ) 

ಪುದಿವಟು « ಪುದಿವಟ್ಟು'” ನೋ. 

ಪುದಿವಟ್ಟು, ಪುದಿವಟು, ಪುದಿವೆಟು, ಪುದಿವೊಟ್ಟು, ಪುದುವಟ್ಟು 
(ನಂ). ದೇವಾಲಯ, ಕೆರೆ, ಕಟ್ಟೆ ಮೊದಲಾದುವುಗಳ ಜೀರ್ಣೋ 
ದ್ಧಾರ ಇತ್ಯಾದಿ ಸಾರ್ವಜನಿಕಕಾರ್ಯಗಳಿಗಾಗಿ, ಉದಾರಿಗಳಿಂದ 
ದತ್ತಿಯಾಗಿ ಬಂದ (ಬಡ್ಡಿಯ ಉತ್ಪನ್ನವನ್ನು ಉಪಯೋಗಿಸಿ 
ಕೊಳ್ಳಬಹುದಾದ) ಕೂಡಿಟ್ಟ ನಿಧಿ, - ಸಂಪತ್ತು, -ಠೇವಣಾಶಿ ; 
ನಂಜಪ್ಪಯ್ಯನ ಪುತ್ರನಾದ ಕಪ್ಪಯ್ಯನು ಬರಕೊಟ್ಟ ಪುದಿವಟ್ಟಿನ ಬಿನ್ನವತ್ತಳೆ 
(ಎಕ. ೪, ಶೇರೂರು. ೨೯-೪, 1717); ನಂಜುಂಡೇಶ್ವರನಿಗೆ ಮುತ್ಯಾಲಸೆಟ್ಟಿಯ 
ಹೆಸರಿನಲ್ಲಿ ಒಂದು ಸೇವೆ ನಡೆಯುವಂತೆ . . . ಮುನ್ನೂರುವರಹಗಳನ್ನು 
ಅದಕ್ಕೆ ಪುದಿವಟ್ಟಾಗಿಡುತ್ತೇನೆ (ನೀತಿಕಂ. ೩1, ೧೬). ಪುದಿವಟು: ಮುದ್ದ 
ರಾಜುಆಯ್ಯನವರು ಕೊಟ್ಟ ಪುದಿವಟು ಕಂ ಗ ೩೦ ಮಂವ್ವತ್ತುವರಹಾ (ಎಕ, 
1%. ಎಳಂದೂ, ೦೭-೦೪ ; 1667). ಪುದಿವೆಟು: ವಿಠಲದೇವರ ಅಮ್ರುತಪಡಿ 
ಪುದಿವೆಟು ನೈವೇದ್ಯಕೆ (ಇಇ. 1೩-1, ೬೫೩-೧; 1564). ಪುದಿವೊಟ್ಟು : 
ಲಕ್ಷ್ಮೀನರಸಿಂಹಸ್ವಾಮಿಯವರ ಶ್ರೀಭಂಡಾರಕೆ ಧಾರಾದತ್ತವಾಗಿ ಸಮರ್ಪಣೆ 
ಮಾಡಿದ, ಪುದಿವೊಟ್ಟಿನ ದ್ರವ್ಯದಲಿ ದೇವಸ್ಥಾನಕೆ ಕ್ರಯಲಬ್ಧವಾಗಿ ತೆಗೆದು 
ಕೊಂಡ ವೃತ್ತಿಗಳ ವಿವರಕೆ ಬರಸಿದ ಶಾಸನ (ಎಕ. ೫22, ತುಮಕೂ. ೪೬-೮೯; 
3719). ಪುದುವಟ್ಟು : ಪುಟ್ಟದೇವರಾಜೈಅರಸಿನವರು ೧೦೦ ವರಹ 
ಹಾಕಿರುವ ಪುದುವಟ್ಟಿನ ಸೇವೆಗೆ ಭದ್ರಂ ಭೂಯಾದ್‌ (ಎಕ, 11. ೨೨೩-೨೪; 


16 


೦ 


35 


40 


ಪುದುಂಗೊಳಿಸು 


2827) ; ಸಾವಿರರೂಪಾಯಿ ಪುದುವಟ್ಟು ನಮ್ಮಪ್ಪನ ಹೆಸರಿನಲ್ಲಿ ಮಂಜು 
ನಾಧನಿಗೆ ಕೊಟ್ಟುಬಿಡೋದು (೭ಕಮು. ೪9); ಒಂದು ದೇವಸ್ಥಾನವನ್ನೂ 
ಒಂದು ಸತ್ರವನ್ನೂ ಕಟ್ಟಿಸಿ ಅವಕ್ಕೂ ತಕ್ಕಷ್ಟು ವರಮಾನ ದೊರೆಯುವಂತೆ 
ಪುದುವಟ್ಟು ಹಾಕಿ ಸಮಿತಿಗಳನ್ನೇರ್ಪಡಿಸಿದನು (ಗುಣತಾ. ೪). "ಪುಲಿ 
ವೆಟ್ಟು' ಪರಾ. (ಪುದ್ಮಿ * ಪಟ್ಟು) 


ಪುದಿವು (ನಾ). ೧. ಹೊಂದಿಕೆ: ಕೂಡಿಕೆ; ಸೇರುವಿಕೆ: ಕವಚೆ 


ನವರತ್ನದೀಧಿಶಿನಿವಹಾರುಣಧವಳಕಿರಣಮಪರಂಜಿತನುತ್ತವಳನಿಸೆ ದೂರ 
ಪಾತೇಷುವೇಧದೊಳ್‌ ಪುಣ್ಯ ಸರಲ ಪುದಿವಂ ಪೋಲ್ಲುಂ (ಕಾಂತಿಷ. 
೩-೦೦೦). ೨. ಗುಂಪು: ಸಮೂಹ :. ವತಾಕಂದನಂದನದ ಬಳೆಸಿ 
ನೊಳಮಶೋಕವನದ ಪುದಿವಿನೊಳಂ ನಂಗಚಂಪಕವನದ ಸುತ್ತಿನೊಳಮತಿ 
ರಮಣೀಯವಾಗಿ (ಶಂರಾಶಾ. ೪-೧೨೮ ನ) ; ಸಂಜನಿತಮಂದರಲ್ಲಿ ಸುತ್ತಿದ 
ಘನಸಾರದ ಪುದಿವನಡರ್ದ ಲತೆಗಳೆ ಮನೆಯೊಳ್‌ ಪೊಕ್ಕಿರೆ (ಕೇಬಫ್ರು. 
8೩೦೧); ಪಂದಳಿರ ತೋರಣಂ ತಳ್ತೊಂದಿದ ಕೆಂಗುಡಿಯ ಪ್ರದಿವು 
ಮುತ್ತಿನ ಕಡೆ ಚೆಲ್ವಿಂದೆಸೆವ ಮಂಗಳಾನಕದೊಂದು ರವಂ ಬಗೆಗೆವಂದು 
ದಂದರಮನೆಯೊಳ್‌ (ಕಾಠ್ಮಾನ. ೨೩೪)- ೩. ಮುಚ್ಚುವಿಕೆ ; ಹೊದಿಸಂ 
ಎಕೆ ; ಆಚ್ಚಾದನೆ : ಉದಿರ್ದ ಘನಸಾರನಿಚಯದ ಪುದಿವುಮನಲ್ಲೊಕ್ಕ 
ಮಲ್ಲಿಕಾಕುಟ್ಮಳದೊಂದೊದವುಮನಂದಾತ್ತಮೃಗಮದದುದಿತ ಸುಸೌರಭದ 
ಭಾರವಂಂ ತಳೆದುದುವುಂ, ಕಂಡು (ತೀಪಿಪು. ೪೨9). ೪. ಸಂತ್ರಿ 
ಕೊಳ್ಳುವಿಕೆ ; ಹೆಣೆದುಕೊಳ್ಳುವಿಕೆ: ಚದುರ ನಲ್ಲರ ಬಂಧ ಫಣಿಗಳ 
ಪುದಿವು (ಜಾಳ್ಮಠಾ: ೨೨-೭೦). [ಪುದ್ಮಿ + ವು] 


ಪುದಿವೆಟು  ಪುದಿವಟ್ಫಲ್ಬ ”' ನೋ. 
ಪುದಿವೊಟ್ಟು « ಪುದಿವಟ್ಬ ' ನೋ. 
ಪುದೀನ. ಪುದಿನ (ನಾ). ಔಷಧಿ, ಅಡುಗೆ ಮಂಂತಾದುವಕ್ಕೆ ಬಳಸುವ, 


ವಾಸನೆಯುಳ್ಳ ಒಂದು ಬಗೆಯ ಸಸ್ಯ: ಪುದೀನ. ಚಟ್ಟಿಸೊಪ್ಪು 
(ಮೈ 8೧. ೩೩-೦೦೭೦)- ಪುದಿನ : (೪. 
[+ ಪಾರ. ಪೂದಿನ ; ಹಿಂ. ಪುದೀನಾ, ಪೂದನಾ, ಪೋದೀನಾ:; 
ಮರಾ. ಪುದಿನಾ, ಪುದಾನಾ, ಪುದಾಣಾ) 


ಪುದು ಪುದುವು ' ನೋ. 

A ಪುಧುಂಗಿಸು  ಪುದುಗಿಸಂ” ನೋ. 

A ಪುದುಂಗು « ಪುದುಗ್ಗ್ಗ' ನೋ. 

ಪುದುಂಗುಳಿಸು : ಪ್ರದಂಂಗೊಳಿಸು' ನೋ. 

ಪುದುಂಗೊಳ್‌, ಪುದುಗೊಳ್‌ (ಕ್ರಿ). ಹೊಂದಿಕೊಳ್ಳು ; ಕೂಡಿ 


ಕೊಳ್ಳು ; ಬೆರೆತುಕೊಳ್ಳು : ಪಟಗನ್ನಡಂ ಪುದುಂಗೊಳಿ ಕೊಟ್‌ 
ಸಕ್ಕದಮಂ ತಗುಳಿ ಜುಣ್ಮಿಡೆ ಮುತ್ತಂ ವೆಂಟಸಂ ಕೋದಂತಿರೆ ಪೇಟ್ವಲ್‌ 
ಗವಿಗಳ ಕವಿತೆ ಬುಧರನೆರ್ದೆಗೊಳಿಸುಗುಮೇ (ಕಾಠ್ಮಾವ. ೫) ; ಯಮುನಾ 
ಪ್ಲವಮಂ ಗಂಗೆಯ ವಿಮಲಪ್ಲವಮೊಂದಿದಂತೆ ಸಭೆಯಂ ಪುದಿದಂಗ 
ಮರೀಚಿಯನುಜ್ಜ್ಞ್ವಲದಂತಮರೀಚಿ ಪುದುಂಗೊಳಲ್ಕೆ ಕೃಷ್ಣಂ ನುಡಿದಂ 
(5ಗವಿ. ೦೩-೫೭) ; ಬಗೆಯೆಂತಂತಂ ಪಾಡು ಪಾಡೆಂತಂತು ಹಾವಂ ಹಾವ 
ಮೆಂತಂತ: ಭಾವಂ ಪುದುಂಗೊಳೆ . ... ಆಡುವ ನಟ್ಟಎಗರ ಕೂಟದಿಂ 
(ಕಾಮಾಕ್ಯ. ೨೩-೦6). ಪುದುಗೊಳ್‌ : ಕೊಲಿಸುವ ಕೊಲ್ವ ಶಾಠ್ಯಪರ 
ವಾಗಿಸುವಾಗುವ ಕಳ ಗ ಕಳ್ತ್ವರೊಳ್‌ ಸಲೆ ಪುದುಗೊಳ A ಪಾದರಮನಾಡಿಸು 
ವುಡುವ ಕಾಂಕ್ಷೆಯೊಳ್‌ ಮನಂ ಸಲಿಸುವ ಸ್ವಲ್ಪಪಾಪಪರನುಂ ಶಠನುಂ 
ಖಳನುಂ ಕೃತಘ್ನನುಂ ಕಲುಷಿಯುಮಲಬ್ಲೂುವಂಗ್ರನರಕಾಬ್ಲಿಗಭೀರವಂನೆ 
ಯುಪ್ವವನ್ನೆಗಂ (ಸುಕುಮಾ, ೫-೪೪).- [ಪುದು (ಆ ಪುದುವು + ಕೊಳ್‌] 


«5 | ಪುದುಂಗೊಳಿಸು, ಪುದುಂಗುಳಿಸು, ಪುದುಗೊಳಿಸು (ಕ್ರಿ). ೧. 


ಕೂಡಿಸು ; ಸೇರಿಸು ; ಹೊಂದಿಸು : ಪಂಚರತ್ನಂಗಳುಮಂ ಪುದುಂ 


ಪುದುಕುಟ್‌ 


ಗೊಳಿಸಿ ಪೊಂಗಳಸಂಗಳೊಳಿರ್ದ ಪಣ್ಯತೋಯಮುಂಗಳೊಳವ್ಕಿಆ್‌ಂ ವಸಿ 


ಕಟ್ಟೆದನೂ ವಿಭು ವೀರಪಟ್ಟಮಂ (ಶಂಕಾ, ೧೦-೦೩) ; ಅಆನಂ 
ಪಾಳಿಯುವುಂ ಪ್ರದುಂಗೊಳಿಸಿಕೊಂಡೀ ಭೂಮಿಯ ಭೂಮಿಪರ್‌ 
ನೆಜಕಿಯಾಲ್ಗೆಂದುಮಿಳಂತಳಂ ಬೆಳೆಯುಂತಿರ್ಕೆ (ಸಂದೋಂಶಿ- ೬-೨೬೪)- 
೨. ಬೆರೆತುಹೋಗು ; ಕೂಡಿಕೊಳ್ಳು ; ಒ€ಂದಾಗು : ಮಲಯ 
ಸಮಾರಣೇರಣಚಲತ್ತರುಶಾಬೆಗಳೊರ್ಮೆಗೊರ್ಮೆ ನೀರೊಳಗೆ ೩: ಬಲ್ಲು 
ಹೇಮಸರಸೀಜರಜಾರುಣವಾರಿಯಂ ಪ್ರರುಂಗೊಳಿಸಿ . . . ತಣ್ಣು 
ವೆಸಕೆಯ್ವುವು ಶೀರವನಾ೨ತರಾಳದೆೊಳ್‌ (6ರಿಪು. 0೦-೬೪) ; ಕನ್ನಡಿಯ 


ಕಲಶದ ಬಣ್ಣಪುರದಾರತಿಗಳೆಡೆಗೆಡೆಗಿಡಿಸಿದ ಪಂಚರತ್ನದ ಕದಿರ ಪೊದಜಕೊಳ್‌ 
ಪುದುಂಗೊಳಿಸಿ ನೆಗೆದ ಜಾಗದ ಪಡಲಿಗೆಗಳ ಆಗೆಯ ತುಜುಗಲಿಂ (ಅನಂಫೆ. 
೬-೪೦ ೪). ೩. ಒತ್ತಾಗು; ದಟ್ಟವಾಗು : ಅಳವಿಗಟೀಯೆ ಬಳಿದು 
ಪುಮೇ ಗೊಳಿಸಿದ ಬಿದಿರ ಸಿಡುಂಬನೆಡೆಗೊಳೆ ಕಡಿವ ಪೋಡುಂಗಾಜನಂತೆ 
(ಶಂಶಥಾ. ೦೭-೧೬೬ ರ) ; ಬಳಿಯಲರ್ಗಣ್ಣಳ್‌ ಬೆಳ್ತಂ ಲಲನಾಜನದೆ 
ಮಣಿಗೆ ಕೊಟ್ಟದಣ ಪುದುಂಗೊಳಿಸಿದ ಕೆಂಪಂ ವನೀರ್ಪೊೋಕುಳಯೊಳ್‌ 
ಮಾಯಾಡಿ ಕೊಂಡ ತೆಅದಿಂ ತೋರ್ಕುಂ (ಕಾವ್ಮಾನ- ೬೦೮). ೪. ಮುಸುಕು; 
ಮುಚ್ಚು ; ಆವರಿಸು: ವಜ್ರದಂತನ ವಜ್ರದಂತೆ ಪೊಳೆವ ದಂತ 
ಪಂಕ್ಷಿಗಳ ಕಾಂತಿಯಾ ಕಾಂತೆಯಂ ಪುದಿದು ಪ್ರದುಂಗೊಳಿಸೆ ವಜ್ರದಂತನೆಂಬ 
ಪೆಸರಂ ನನ್ನಿ ಮಾಡಿ (ಆಂ_ಶು- ೩.೪೯೪). ೫. ತುಂಬು; ಬಲಿಲ್ಮಡಿಯಂ 
ಸಡಿಲಿಸಿ ವನಮಂ ತನಿಗಂಪಿನಿಂ ಪುದುಂಗೊಳಿಸುತುಂ (ಕಾಂತೀಕ್ಕ. ೦೫-೦೦೧ ವ). 
೬. ಆಶ್ರಯ ಕೊಡು ; ನಾಗಪಾಶಮನಶ್ರಮದೊಳ್‌ ವಜ್‌ದು ಬಲದ 
ಕೆಯ್ಕೊಳ್‌ ನಿಜಪ್ರಾಣವಲ್ಲಭೆಯರಂ ಪುದುಂಗೊಳಿಸಿ (ಕಾಂತಿಫು- 5.80 ನ) ; 
ಉಲಿವ ತಳಿರೆಲೆಯ ದನಿಗೆ ಬೆರ್ಚುವ ಶಿಶುವನಾತ್ಮಪಕ್ಷಪುಟದೊಳ್‌ 
ಪ್ರದುಂಗೊಳಿಸಿಯಂಂ (ಮಫು- ೩೨2೦೩), ೬. ಉಂಟುಮಾಡು: 
ಹುಟ್ಟಿಸು : ಮರುಳ್ಗಳಾಟಮಂ ಪಳಪಳನೆವೆ:ಯಿಕ್ಕದೆ ನೋಡಿ ಮುಗುಳ್ಗೆಗೆ 
ನಗುವ ವೀರಭಟರ ಪಂದಲೆಗಳುಂ . .. ರಾದ್ರರಸಂಗಳಂ ಪುದುಂಗೊಳಿಸೆ 
(ಶಂಕಾ: ೧-೧೦೬) $ ರೂಪು ನೋಟಕರ ಕಣ್ಣಮೃತಾಂಜನಪುಂಜಮಂ 
ಪುದುಂಗೊಳಿಸೆ ನೃಪೇಂದ್ರನೋಲಗದೊಳಿರ್ದುದು. ವಾಠವಿಲಾಸಿನೀಜನಂ 
(ಅನಂತು: 3-30). ಲೆ. ಪಡೆ; ಹೊಂದು; ತಾಳು: ತೊಂಬತ್ತೊಂಬೈ 
ಸಾಸಿರ ಯೋಜನಮಂ ನೆಗೆದೀ ಸುರಗಿರಿ ಪೆಂಪನೇಂ ಪುದುಂಗೊಳಿಸಿದುದೊ 
(ಅವಪು- ೭-೬೪): ಆರೋಗ್ಯಂ ಮಾಚ್ಚಿಮೃತಾಹಾರಮನಂಬಿಕೆಗೆ 
ಬೋನಮೆತ್ತುವ ದಿವಿಜಸ್ತೀರುಚಿರಭೋಜನಾಂಗಲತೂರಮಣೀಯತೆಯನೇಂ 
ಪುದುಂಗೊಳಿಸಿದಳೋ (ಊಂತಿಪು- ೯-೦6೯) ; ನಾಂದಮರೆ ಪತ್ತಿದಂಬರದಿಂದೆಸೆ 
ವರಸಿಯ ನಿತಂಬಬಿಂಬಮನಬಳಾವೃಂದಮದಿ:ಕ್ಷಿಸಿ. ಹೃದಯದೊಳಂದೇಂ 
ಪುಂಭಾವಮಂ ಪುದುಂಗೊಳಿಸಿದುದೋ (ತಂಪ್ರಕು. ೭ -೧೩೦)- ಪುದುಂಗುಳಿಸು: 
೮. ತನು ರುಜೆಯಂ ಪುದುಂಗುಳಿಸಿ ಸಂಸ್ಕೃತಿಭೋಗಮಸಾರಮೆನ್ಹು ನಿಚ್ಚಿನಿಸಿ 
(ಎ೪. 11. ೬ಕಾಂ, 10೪-೨೨: 928)- ಪುದುಗೊಳಿಸು ; ೧. ಕರಸ್ಥಳದಲ್ಲಿಪ್ಪ 
ಇಷ್ಟಲಿಂಗಲಕ್ಷಣವೆಂಬ ಕುಮಾರಮೂರ್ತಿಯಲ್ಲಿ ಪುದುಗೊಳಿ ಆ ಚಿತ್ಕಲಾ 
ಕೊಟ್ಟು ಸಂಬಂಧವ 5, (ವತಕಾ್‌ 231. ೫೬೭) ; 
ಪುದುಂಗೊಳಿಸಿದಂ, ಪ್ರುಮುಗೊಳಿಸಿದ೦ಂ (ಕನುಡ. ೦೬೭ ಪ್ರಯೋ): 
[ ಪುದುಂಗೊಳ್‌ 4 - ಇಸ್ಕು ] 
ಪುದುಕುಆ್‌ (ಕ್ರಿ). ಕೂಡಿ ಯೋಚಿಸಂ ; ಜೊತೆಯಾಗಿ ವಿಚಾರ ಮಾಡು: 
ನಾಮಿತ್ವರ್‌ ಪುದುವಾಚಿಕಿ ವಾ್‌ ನಾಮಿರ ರ್‌ ಘದುಕುಆಅ್‌ಯೆಮ್‌ 
(60ತಿಗೊ. ೦೮-೩೬೪): [ಪುದು (ಎಪುದುವು) 4 ಕುಜ ] 
ಪುದುಗಳ್ಳ (ನಾ). ಜೊತೆಯ ಕಳ್ಳ; ವನಿತೆಯ ಮೋಹದಿಂ ಸುತರ 
ಮೋಹದಿನಿಷ್ಟರೊಳಾಂದ. ಮೋಹದಿಂ ಧನಮನುಪಾರ್ಜಿಸಲ್ಮಜುಗುವಂ 
ಕಳೆವಿಂ ಧನಲಾಭವತಾದೊಡಾ ವನಿತೆಯುಮಿಪ್ಟರುಂ ಸುತರುಮುಣ್ಟೆಡೆಯೊಳ್‌ 


ಬೆಳೆಂ 


ವವಾಡಿತ್ತ 


್‌ ಆಲೆ ಎಲೆ ಡು. 
ರಂಗವನ್ನು 


೫೬೮೧ 


20 


256 


35 


ಪುದುಗ್ಳು 


ಪ್ರದುಗಳ್ಳನೆಂದು ಭೋಂಕನೆ ಕಡಿದಿಕ್ಕೆ ಪೆರ್ದೆಸೆಯೊಳಲ್ಲಿದೆ( ಯುತ ವರ್ಪುದು 
ವಾಗಳಾ£ಲಾ]ರ್ಪರೇ (ರರ್ಮಾಮ್ಮ- ೬-0೩೮): 
[ ಪುದು (ಎಷೆದುವು 1 ಕಳ್ಳೈ 
ಪ್ರದುಗಿಸು. ಪ್ರೆದುಂಗಿಸು, ಹಂದುಗಿಸು (ಕ್ರಿ). ೧. 
ಕೂಡಿಸು ; ಸೇರಿಸು; ಅದಕೆ ಸಕ್ಕರೆಯಿಕ್ಕಿ ಯಾಲಕ್ಕಿಹುಡಿಯುಮಂ 
ಪುದುಗಿಸುವುದು. (ಸೂಳಣ:- ೨.೩೭)- ವಿ. ಮುಚ್ಚು ;. ಅಡಗಿಸು: 
ಮರೆಮಾಡು : ತೊಟ್ಟಿಲೆಳವಕ್ಕಳನೌಂಕಿ ಚಿವುಂಟಿ ವತ್ಸಮುಂ ಪುದುಗಿಸಿ 
ತಂಯೊಳಾ ತೊರೆದ ಬೀಳ್ಕೊಲೆಯಂ ಸವಿದುರ್ಬಿ ಕೊರ್ಬುಗುರ (ಕಠ. 
4-36); ಒಂದು ಚೆಟಿಕೆ ನೀಡದೊಳಿರ್ದುಂ ಕಿಜುಮಜ*ಯಂ ಕುಟುಕಿತ್ತೆ 
ಅಂಕೆಯೊಳ್‌ ಪುದುಗಿಸಿಯುಂ (0ರೂಕ್ಕೆ- ೦6-3). ಗಿ ಪುದುಂಗಿಸು : ೩. 
ಇರಿಸು: ಇವಂ . . . ಭಕ್ತಿಯಂ ಪುಶುಷಪೋತ್ತಮನೊೊಳ್‌ ಪುದುಂಗಿಸಿ 
ಪದುಳದೊಳಿರ್ಪಂ (86. ೩-೧೧). ಹುದುಗಿಸು; ೨. ಪದುಮಕುಟ್ಮಲ 
ದೊಳಗೊಂದಜಅ ಲೆಗೈವ ಹುದುಗಿಸಿ ಬರೆದವನಾರೊ ಚಮರೆ' ನೀ ಪೇಳು 
(ಕಂಠಪಿ. ೬-೧೩೨); ಬೂದಿಯೊಳು ಹುದುಗಿಸುತ ವೇದಿಸುತ ಮಜ್ಜೆ ಮಾಡಿ 
ಕಾದಿರ್ದ ಚಿಡ್ನದೊಳು ಬೆರಸಿ ಒರೆ ಹಚ್ಚಿ ಊಮತಲೆ ಟೊಣೆವ (ಸರ್ವಜ್ಞ. 
0909) ; ಒಲೆಯು ಬದಿಯಲಿ ತಲೆಯ ಹುದುಗಿ ಮುಲಗಿಕೊಂಡಿಹ ಬೆಕ್ಕಿಗೆ 
ಕನಸಿನಲ್ಲಿಯೂ ಇಲಿಯು ಬಾರದು (ಕಂತು. ೧೩-0). ೪. ಕುಂದಣಿಸು; 
ಕೆಚ್ಚು; ಕೀಲಿಸಂ: ಗದನಓಪ ನವರತ್ನನಚೆಯವ ಹುದುಗಿಸಿದ ಸೌವರ್ಣ 
ಕಲಶದಿ ಮುದನನಾ ನೆಲೆಯೆನಿಸಿ ಮೆಅ3್‌ದುದು ವರವರೂಥ ದು (ತಳತ. 
೯-೦೯). [ ಪುದುಗ್ಗು 4 - ಇಸ್ಕು] 
ಪುದುಗ್ಳು, ಪೆದುಂಗಂ, ಹುದುಂಗು, ಹ:ದುಗ್ಗು (ಕ್ರಿ). ೧. ಸೇರಂ: 
ಕೂಡು ; ಒಳಗೆ ಪುದುಗಿರ್ದ ಪಂಮಳದೊಳೊಪ್ಪವ ಲತುಂತಕುಟ್ಮಲ 
ದಂತೆ ವರಗರ್ಭಲಾಂಛನದ ಕಾಂತಿಯಂ ತಳೆವುದು (ತೈಣಿರಾ. ೦೮-೦೯): 
ಸವರಸ ಪುದುಗಿದ ಕಡುಫಲ ಸಹ ಪಲಸಿಹುವು (ಕಂಇ. 3-68). ೨. ಅಡಗು: 
ಮರೆಯಾಗು : ಕುಶುಬಲಾಂಭೋರಾಶಿಯೊಳ್‌ ಸೈಂಧನಂ ಪುದುಗಲ್‌ 
ಬಾಲ್ಡನೆ (ಸೋಮೀಕ- ೩೭); ಎತ್ತ ಬಲ್ಲರ್‌ ಸುಜನರೆಲೆ ವಾರ್ಥೆ ಕಹಟೆಗಳೆ 
ಚಿತ್ತದೊ೪* ಪುದುಗಿರ್ದ ಮಾಟಮಂ (ತಳಾ. ೨೯-೩೬): ಬೆದಜ೨ಯಾ 
ಮಾಧವಿ ಕಂಶಲವತಿಯರ್‌ ಪೊನ್ನಂ ಕೊಂಡೋಡಿ ಕಡೆಗೋಣಿಯೊಳ್‌ 
ಪುದುಗಿದರ್‌ . (860. ೬-೨೬೨ ವು: ಹ. ತುಂಬಿಕೆೊಂಡಿರು; ಹೆಚ್ಚಾಗಿ 
ಸೇರಿರು : ಪದಕಚಪರಿಯಂತ ಕಟ್ಟುಣಿಮುತ್ತುಗಳು ಪುಮಗಿದಾಭರಣ 
ಗಳಿಟ್ಟು ವಿಧುಮುಖಯೊರ್ವಳೊ್ಬದಳಾಗ ಬೆಳುದಿಂಗಳಧಿದೇವತೆ 
ಯಂದದಲಿ (ಕಂಠ. ೬-೮೦೦). ೪. ಉಂಟಾಗು; ಒದಗು ; ಹಟ್ಟು: 
ಇದು ಗಿಳಿದೇರನ ದಾಳಿಯ ಭೀತಿಗೆ ಪುದುಗಿವ ನಡುಕಮೊ (3ಯಳಾ. 9-0೪). 
೫. -ಒಳಸೇರಿಸು ; ತುಂಬಿಸಂ ; ಕೂಡಿಸಿ ಇಡು: ರಕ್ತಾರ್ದ್ರಮಿಕ್ಕೋ 
ತ್ಯರಮಂ ಮತಪ್ರಯ್ದು ವಪುಣ್ಣೆತ್ತಿಯೊಳ್‌ ಪು(ಶಾಳಾಂ- ಹು]ದುಗಿ 
ದುಃಖೋದ್ರೇಕದಿಂದಂ ಬಸೆ ಪರವಸೆ ಬೀಸಿತ್ತು ಕರ್ಣಾಗ್ರದಿಂದಂ 
(0೦. .-೨೦); ತೆಲೆಯೊಳು ಬಿಲ್ವದಳಗಳಂ ಪುದುಗಿ ಬಾಯಲ್ಲಿಯುದಕ ನು 
ಮುಕ್ಕುಳಿಸಿ ಕೊಂಡೆಯ್ತಂದು (ಶಾಸೋಫು. ೪-90) - ೬. ಅಡಗಿಸಂ ; 
ಮಂಚ್ಚು ; ಮರೆಮಾಡು : ಹಿಡಿವಿಗವಕ್ಕಿಯ ತುಂಡುತುಂಡುಗಳನ: 
ಸಡಿಲದೆ ಸೊಪ್ಪಿನೊಳ್‌ ಪುದುಗಿ ದಡಿಗಿಕ್ಕಿ ಹೊತ್ತವರನಿಶಿನಿತೆಂಬಂದೆ ಪಡಿ 
ಗಾಣ್ಟೊಡೆ ಶಕ್ಕವಲ್ಲ (ನೋಹತ. ೦೯೮೬); ವಾಯಸಪ್ರತತಿ ಗಆಗಳಂ ಪೊದಿಸಿ 
ಮಗ್ಗುಲೊಳಿಟ್ಟು ಕೋಗಿಲೆಯ ಮಣಿಗಳು ಮೈಯೊಳ್‌ ಪುದುಗಿಕೊಂಡು 
ಮಣುಕದಿಂದೈದೆ ಪಾಲಿಸುತಿರ್ದುವು (ಕಟಾ. ೨6-೪): A ಪುದುಂಗು : 
೧. ನೀನವನ ಗಂಟಲೊಳು ಸಿಕ್ಕಿ ಕೇ.ರಿಸಿಯುಗುಳಲ್‌ ಶ್ಲೇಷ್ಮದೊಳ್‌ 
ಪುಮಂಗಿ ನಾನಾನಿರೋಧದಿಂ ಪೊರಳುಶಿರೆ (ಊಕ್ಕಪು- ೩ ೬-8); ಪೊರೆದರ್‌ 
ಕೊಂಗಣಿವರ್ಮರಾ ಬಬ್‌ಕೆ ಬಲ್ಲಾಳರ್‌ ಕುಜುಂಬರ್‌ ತೆಲುಂಗರು 


ತಿಗ: 
1044 * 


ಇಂ 9 6 


ಪುದುಗ್ಕು 


ಮುಂಂದಿಂಗವರೊಳ್‌ ಪುದುಂಗದೆರವೆಂಬತರ್ದು ಸಾದರದಿಂ ಕನ್ನಡರುಯ 
ರಾಳ್ವಿನೆಗವಿಾಾ ಕರ್ಣೂಟದೆ:ಶಂ ಕರಂ ಹರಿಸಂಬೆತ್ತುದು (9ಶ್ರತಿ. ಇ6 ೨೨). 
ಬಿ. ಇದಕಿನ್ನುಪೂಯವಾವುದು ನವ್ಮ ಯಂತ್ರಮಂತ್ರದ ಬಲ್ಬು 
ಮೆಲ್ಪಾಯ್ತು ತಂತ್ರವೆಬಲ್ಲಂ ಪುದುಂಗಿದುದು (22 ವಳ್ರ. 03-೮8); ಮುಯಣ 
ದೊಳ್‌ ಪುದು:ಗಿದ ಚಿನ್ನದೊರೆವುಡಿಯಂತೆ ರೂಪಬಕದಿರ್ಪ ಬದ್ಧಾತ್ಮ 
ವರ್ಗದ ದುರ್ಗತಿಯಂ ಕಳೆಯಲೆಂದು - ಎಳಸಿ (೫೪0. ೦-೬೦)- 
ಹುದುಂಗು : ೨. ಪಲ್ಲೆಯ ಒಂಡನೊಂದು ಪುಲಿ ಗೆಂಟಜಸೊಳೊಯದ್ಮುನೆ 
ಕಂಡು ಪಜ್ಮೆಯಂ ಮೆಬ್ಬನೆ ಮೆಟ್ಟಿ ಪುಲ್ಲೊಳೆ ಹುದುಂಗಿ ಹುದುಂ 
ಕೊರಲ್ಲೆ ಪಾಯ್ಜು - - - ಎಟಿಕಿದಿಕ್ಕಿದುದಿಕ್ಕೆದಾಣದೊಳ್‌ (6ಕಳು, ೨-೧೮೬). 
ಹುದುಗ್ಗು : ೧. ತಂಪಿನಗ್ಗಳಿಕೆಯ ವಿಘಾಶಿಯು ರೊೂಂಪಿನಲಿ 
ಹುದುಗಿದ ಮುಹೀಶನ ಕಂಡನಾ ಪಾರ್ಥ (ಕುವ್ಮಾಳ' ೧೬-೫). ವಿ. ಬ್ರಹ್ಮನ 
ಕರಕವುಂಡಲದೊಳಗೆ ಹುದುಗಲಿ ರವಿಯ ವುಜಕಹೊಗಲಿ . . . 
ಕೆೊಲುವೆನು ವೈರಿ ಸೈಂಧವನ (ಕುವ್ಮಾರ್ರೋ- ೮-೩೩) ; ಹರಿಗಂಡ ಕರಿಯ:ತೆ 
ಹುದುಗುತಿರಲು (ಪ್ರಕತಿ: ೩.೭೨) : ಹೃದಯದಲ್ಲಿ ಹುಮಗಿದ್ದ ಗರ್ವ 
ತಲೆಯೆತ್ತಿ ನಿಂತಿತು (2396. ೬೨): ೩. ಕದಡಿತೆನ್ನಯ ಹೃದಯ ಹೃದಯವ 
ಹುದುಗಿಶಘ (ತೊರರಾ. ೨ ೫-೧); ಓದನಕರ್ಶಶಕರಿತಂರಂಗವುಹ£ರೊಡನೆ 
ಹುದುಗಿ ಬರೆ ನೆಲನೀದ ತೆಅದಿ (ಸಕ್ಕುಳಿ. ೮ ೨೩). ೫. ಕುಂಭಗಳ 
ಹುದುಗಿಕ್ಕಿದ ಕಿಚ್ಚು ಆ ಕುಂಭಂಗಳಿಗೆ ಒಳಗೆ ಮುಟ್ಟಿದತೂ ಹೊಗೆ 
ಮುಟ್ಟಿದಡೂ ಪಾಕಪ್ರಯಃತ್ನ ತಪ್ಪದು (ಉರೇನ. ೨೭೩-೨೭) ; ಹುತವಹ 
ನೆಡೆಯೊಳು ಹುದುಗಿರ್ವ ಚಿನ್ನಕ್ಕೆ ಹಿತವಾಗಿ ಬಣ್ಣ ಬಂದಂತೆ ಟಿತಭಸ್ಮಲಿಪ್ತ 
ದೇಹವರ್ದುದು ಪೂರಿತ ಹೇವಂಕಂಂಡಲದಂತೆ (ನೋಹತ. 5-30) ; 
ಕೆಂಜಾಜಿಯ ದಿವ್ಯಸೌರಭ್ಯವನಪಶಂಜಿಯೆೊಳಗೆ ಮಿಗೆ ಹುದುಗಿ ಕಂಜಜ 
ಕೈಗೈದ ಜೀವಪುತ್ತಳಿಯೊಲು ರಂಜಿಸಿದರು ಕೋಮುಲೆಯಂತೆಂ (ಕೃಠವಿ. 
59೬), ೬. “ಹುದುಗು. -ಗೋಪನೇ (ಮುಚ್ಚು)? (ಕಮರಾ?) ; ಪೃಥ್ವಿಗೆ 
ಅಪ್ಪುವಿನ ಅಧಿಕವ ಮಾಡಿದರು ಅಗ್ನಿಯ ಹುದುಗಿದರೊ ವಾಯುವ 
ಬೀಅಿದರು ಆಕಾಶದಲ್ಲಿ (ಗನ. ೪. ೬೪-೩೪)- ೭. ತಡೆದು ನಿಲ್ಲಿಶು; 
ಸ್ತಂಭಿಸಂ; ಪ್ರಾಣಾಪಾನವಾಯುವ ಹುದುಗುವನು . . , ಅವನಿಗದರಿದೆ 
(ಂಶ. ೭೩8.೬೩). 

ಹುದುಂಗಿಕೊಳ್ಳು. ಹುದುಗಿಕೊಳ್ಳು ಎ ೧. ಅವಿತ:ಕೊಳರ್ಫ; ಮರೆ 
ಯಾಗು : ಅಂತು ಪಾರಸಿಗಂ ಪೇಟ್ಟುಪಾಯದಿಂ ಪೊಕ್ಕು ಹುದುಂಗಿ 
ಕೊಂಡಿರ್ಪುದುಂ (ಮುತತ. ೪-೧೩೨ ನ); ನೀನೆಲ್ಲಿ ಹುದುಗಿಕೊಳ್ವೆ (ಕೇತಣ. 
೨೦-೨6) ; ನನಗೆ ಭೂಮಿಯೊಳಗೆ ಹುದುಗಿಕೊಂಡುಬಿಡುವಷ್ಟು ನಾಚಿಕೆ 
ಯಾಯಿತು (9ಎ. 0೬೪). ವಿ. ಸೇರಿಕೊಳ್ಳು ; ಕೂಡಿಕೊಳ್ಳೂ : 
ಈ ವಿಶಾಲವಾದ ಪ್ರೇಮಭಾವನೆಯಲ್ಲಿಯೆೋ ದಯೆ, ಮಮತೆ, ಸಹನೆ, 
ಸಹಾನುಭೂತಿ, ಸಮತೆ. ಸಹಓಿಷ್ಣುತೆ-ಇವೆನ್ಲ ಹುದುಗಿಕೊಂಡಿಟೆ. (ರರ್ನುಶಾ. 
೬). ಹುದ:ಗಿರಿಸು - ಅಡಗಿಸಿಕೊಳ್ಳು ; ತಾಳಿಕೊಳ್ಳು ; ಸಹಿಸಂ ; 
ಮುಕ್ತಾಯಿ ಹುಡುಗಲಾರದ ವಿರಹದುಃಖವನ್ನು ಹುದುಗಿರಿಸುತ್ತ 
ಗಂಡನ ಮನೆಗೆ ಹೊರಟುಹೋದಳು (ಕರಾಳ: ೦೪೬). ಹುದುಗಿಸಿ 
ಕೊಳ್ಳು ಹುದುಗಿರಿ:2 : ತಾಯಿಯ ಎದೆಗೆ ಮುುಖವನ್ನಿಟ್ಟು ತನ್ನ 
ದುಃಖವನ್ನು ಹುದುಗಿಸಿಕೊಂಡಳು (ಮಣ. ೨೭೦). [ ದೇ.8 ತಮಿ. 
ಪೊತುಕ್ಕು : ವ:ಲ. ಪೊದಿಯಂ. ಪೂದಿಕ್ಕ ; ತೆಲು. ಪೊದ;ಗು, ಪೊದುವು] 
ಪುದುಗ್ಗು. ಹಂದಗು (ನಾ). ೧. ಅಧಿಕವಾದುದಂ ; ಹೆಚ್ಚಾದುದು : 
ಸೂಳೆಯರ್ಗೆ ಬೊಜಗಸಿಂ ಪೊನ್ನುಂ ಸೊಗನುಂ ಬರ್ಕುಂ ಅದಣಕೊಳ್‌ 
ಸೊಗಮಿವರ್ಗಂ ವುದುಗಾದುದಜಂದದರ್ಕಿರ್ವರುಂ ಪೂಣ್ರಪರ* (91೭, 
೬-೧೩೪ ತ್ರಿ್ವಗಳ ಶಂಕರದ $3). ಹುದುಗು: ೨. ಹೊಂದಿಕೆ; ಜೋಡಿ; 
ಸಾಮರಸ್ಯ ಇವರೆಲ್ಲರು. ಹುದುಗಿ: ಗ:ಡಂದಿರು ಭೀಮಗೆ ಹೇಳಿ 


೫೬೮೨ 


2 


ಪ್ರದುವರ್‌ (ಕ್ರಿ). ಹೊಂದು: ಕೂಡು : 


ಪ್ರದುವರ್‌ 


ಕಂಡುದ ಕಾಬೆನ೨ (ಕೈರಸೂ. 1: ೨೦8). ೩. ಕೂಟ ; ಸಂಬಂಧ; 
ಸ್ನೇಹ : ಪದವನಜ*ಯದ ವಾಚಕ ಘಾಶಕನ ಇರವು. . . ಈ ಅಣಾವಿನೆ 
ಒಳಗನಅ*ಯದ ಜೂಜಿನ ಹುದುಗಿಂಗೆ ಬಂದು ಸುರಿಗಾಯ ಸುರಿವವಸ 
ವಿಧಿಯಂತೆ (ಮೆನುಗುಂ: ಕ. ೨೩8-೭೩); ಕುಜನರೆ ಹುದುಗು ವಖಳ್ಳುದಣಂದ 
ಭಾವಿಪೆಡದು ಮಹಾಸಜ್ಜನವಿರೊ:ಧವದೆಳ್ಳಿತು (ತಪು. ೩೨-೭೩). 
೪. ಬಯಕೆ ; ಆಸೆ : ಬಂದ ಬಂದವರೆಲ್ಲರೂ ಅವಳ ಕಂಡು ಮನಸೋತು 
ಗಂಡನ ಕೊಂದು ಅವಳ ಕೊಂಡುಹೋಹಾಗ ಹುದುಗು ಹಿಂಗದೆ 
ಇವರೆಲ್ಲರೂ ಕೊಂದಾಡಿ ಸತ್ತರು (ಫುಮುಗುಂ. ಕ: ೨೪6-0). ೫. ಇಡ್ಡಲಿ, 
ದೋಸೆ ಇತ್ಕಾದಿಗಳು ಮೃದುವಾಗಲು ಹುಳಿ ಬರುವಂತೆ ಬಳಸುವ 
(ನೀರಿನಲ್ಲಿ ನೆನೆಸಿದ ಉದ್ದು, ಮೆಂತ್ಯ ಮುಂತಾದ ಪದಾರ್ಥ 
ಗಳನ್ನು ರುಬ್ಬಿದಾಗ ಉಕ್ಕುವ ವಸ್ತ್ರ ; ಸರಿ. 'ಒದಗ್ಳು' ಪರಾ. 

ಹುದುಗು ಬರು -ಇಡ್ಡಲಿ, ದೋಸೆ ಇತ್ಯಾದಿಗಳನ್ನು ತಯಾರಿಸಂ 
ವಾಗ ಉದ್ದು, ಮೆಂತ್ಯ ಮುಂತಾದ ಪದಾರ್ಥಗಳನ್ನು ಸೇರಿಸಿ 
ರುಬ್ಬಿದಾಗ, ಹಿಟ್ಟು ಹುಳಿ ಒರು,-ಉಕ್ಕಿ ಬರಂ; ಹದವಾಗಿ ಹುದುಗು 
ಬಂದರೆ ಇಡ್ಲಿ, ದೋಸೆ ಮೃದುವಾಗಿರುತ್ತದೆ. (ಊ8). ಹುದುಗು 
ಹಾಕು -ಇಡ್ಡಲಿ, ದೋಸೆ ಇತ್ಯಾದಿಯನು ಸ: ತಯಾರಿಸುವಾಗ 
ಹಿಟ್ಟು ಹುಳಿ ಬರಲು ಉದ್ದು, ಮೆಂತ್ಮ ಮುಂತಾದ ಪದಾರ್ಥ 
ಗಳನ್ನು ಸೇರಿಸು, ಹಾಕು : ಹುದುಗು ಹಾಕುವಾಗ ಹೆಚ್ಚು ಕಡಿಮೆ 
ಯಾದರೆ ಕಾವಲಿಯಿಂದ ದೋಸೆ ಏಳುವುದೇ ಇಲ್ಲ (68): [ ಎಪುದುವು] 


ಪುದುಗುಡು (ಕ್ರಿ). ಪಾಲು ಕೊಡಂ ; ಭಾಗವನ್ನು ಕೊಡು ; ಪುದುಗುಡ 


ದಾರ್ಗ್ಗವೀ ಧವೆಯನೊರ್ವ್ವನೆ ದೋರ್ವ್ವಲದಿಂದೆ. ವಾಳಿಪೊಂದ 
ದೆಟಿನಳುರ್ಕೈಯಿಂ . . . ಪುರೂರವನೆ:ಬುದು  ರಾಮಚಂದ್ರನೆಯುಡಾ- 
ಪೆಅತೊಂದನೆಂಬುದೆ ನೆಗರ್ತೇಯ ವಿಕ್ರಮಚಕ್ರವರ್ಶ್ಶಿಯ (ಕಲ್ನಾಕಾ 


೩-5 ; 12): [ಪುದು ( €ಪುದುವು) 1 ಕುಡ್ಕು(. ಕೊಡ್ಕು)] 


ಪುದುಗೂಡು (ಕ್ರಿ). ಜೊತೆಗೂಡು ; ಒಂದರೊಡನೊಂದು ಹೊಂದಿ 


ಕೊಳ್ಳು :  ಮೃದುನುಡಿಗಳೆ ರಾಜಕೀರ ಕೋಕಿಲಸ್ವರ ಪುದುಗೂಡಿದಂತೆ 
ಗಾನೆಯರ ವಂಧುರಾಳಾವಪಗೀತವ ಕೇಳ್ದು ಖಳಂಾಯು ಚಮರ 
ಮೆಯ್ಮುರಿದೆವ್ಹನೊಲಿದು (ತೋತತ. 35:4೬)- 

(ಪುದು (ಆ ಪುದುವು) 3. ಕೂಡು] 


ಪುದುಗೊಳ್‌ ` ಪುದಂಂಗೊಳ್‌' ನೋ. 
ಪುದುಗೊಳಿಸು " ಪ್ರದುಂಗೊಳಿಸು' ನೋ. 
ಪುದುಮನೆ, ಹುದಂವನೆ (ನು). ಬಚ್ಚಿಟ್ಟುಕೊಳ್ಳುವ ಜಾಗ; ಮರೆ 


ಯಾಗುವ ಸ್ಮಳ : ಬನಕೆ ಮರಳ್ಳೆ ಮರುಳೆ ನೀ ಪುದುಮನೆಯ ಹಾವನು 
ಹದ್ದು ಹಿಡಿದರೆ ಮನಕತವ ವನಾಡುವರೆ (೪೭9. ೨0-46)- ಹುದುವನೆ : 
ಬಗೆಯ ಮಡಿ ಮಸಳಸಿತು ವಿ:ರಕೆ [ ಕಾಂ. ಚಿತ್ತಕೆ. ಬೆರಕೆಯ ] ಬೆಗಡು 
ಹುದುವನೆಯಾಯು್ತ (ಕುವ್ಮಾಗ- ೨-೦೩). [ಆ ಪುದುಗ್ಮು 4 ಮನೆ] 


ಪುದುಮಾಡ (ನಂ). ಜೊತೆಜೊತೆಯಾಗಿರಂವ ಮಹಡಿಯ ಮನೆ ; 


ಸಾಲುಪ್ಪರಿಗೆ : ಇಲ್ಲಿ ದಿಕ್ಮತಿಗಳಿಲ್ಲಂ ಬಂದು . . . ಆಡುವ ಪಾಡು 

ವಗ್ಗಳಿಕೆಯೊಳ್‌ ಚೂಡಾಮಣೀಜ್ಕೋತ್ಸೆ,.ಯೊ ಪುಮಮಾಡುಗಳ 

ಮೇಲೆ. ಚುಂಚ:ಲೋವೆಯೊಳ್‌ ವಿದ್ಮುಲ್ಲತುಲಾಸ್ಕವಂಂ (6ಶಂಪು- ೦೦-೨೪). 
[ಪುದು (ಎಪುದುವು) 4 ವುಡ್ಕ) 


ಪುದುವಟ್ಟು 'ಪುದಿವಟ್ಟು' ನೋ. 
ಪುದುವಯಕೆ (ನಾ). ಒಳಗಿನ ಆಸೆ: ಅಂತರಂಗವ ಅಪೇಕ್ಷೆ ; ಮನಕೆ 


ಪ್ರದುವಯಕೆ ಪುದುಂಗೊಳಿ ಸೀತೆ ಬಸಿಅ್‌ಯಾದಳ್‌ (ಉದಸಿಕ್ಕ- 39-೦೦). 


[ಲ ಪುದುಗ್ಗು 4 ಬಯೆಕ್ಕೆ) 
ಮಸಕಂಬೆತ್ತ ಮತಿಪ್ರಕಾಶ 


ಪ್ರದುವಾಳ್‌, ೫೬೮೩ 


ಮನಲಂಖಹಿಂದಿಶ್ತು ಮತ್ತಾವ ದುರ್ವ್ಮ್ಶಸನಂಗಳ್‌ ಪುಗದಂತೆ ಪೂಣ್ಣು 
ಪುದುವಂದೇಕುಂಗದಿಂ ತುನೆ ವಸಾನಸದೊಳ್‌ ನಿಂದು ಜಿತಾರಿಪಕ್ಷನದಜಂ 
ಯಕ್ಷೋತ್ಸಮುಂ ಕೂರ್ತು ರಕ್ಷಿಸುಗೆ (ರರ್ಲನಾ-೦-೯); ಪುದುವಂದುದೆಂದು 
ನೆಲೆವೆರ್ಚಿರೆ ಭಾವರಸಂ ರಸಜ ಯೊಳ್‌ ಮೃದುಪದವಿಟ್ಟಳಕ್ಕುಮೆನೆ 
ಭಾರತಿ ಬಂದು ಕಳಾವಳಾಸನಾ (ರರ್ಬಣಾ.೦ ೬೨). 
[ಪುದು (ಆ ಪುದುವು 4 ವರ್‌) 

ಪ್ರದುವಾಳ್‌, ` ಪುದುವಾಟಿ್‌ ' ನೋ. 

ಪುದುವಾಳ. ಪುದುವಾಳಂ (ನಾ). ಕೂಡಿಕೊಂಡು ಬಾಳಂವಿಕೆ ; 
ಹೊಂದಿಕೊಂಡು ಬದುಕುವಿಕೆ: ಭವವೇಕಾನೇಸತ್ತ್ವಾದಿಗುಣದ 
ಪುದುವಾಳೇಕದಾನೇಕೆ ಕಾಮೋತ್ಸವವೇಕಾನೇಕೆ (6ಳ್ನಾಕ. ೫೬) ; ಪುದು 
ವಾಳ್ಗಾಣದವರ್ಗೆ ತುಬಸಿಲೆನಿಪ ಬಾಲಮೊ೪” ಗರ್ಮೇದಿಂ ತಳರ್ದರು 
(ಉರ್ಕರೇ. 3-೨೦). ಪುದುವಾಳು : ತರುಚರರ ಪುದುವಾಳು ಲೇಸೇ 
(೪%8ರಾ. ೧೦೪೬») : ಆ ಖೂಳನ ಕೊರಲ ಕೊಯ್ಸದೊಡೆ ಹೇಳಲೇನವ 
ಮೊಳಗೆನಗೆ ಬಳಿಕ ಪುದುವಾಳೆ (ಕುರಾ೫ಾಂ. ೩೩ ೭೮). 

[ ಪುದು («ಎ ಪ್ರದುವು) + ಬಾಳ್ಕ್‌ (ಎ ಬಾಬ್‌)] 

ಪುದುವಾಳು - ಪುದುವಾಳ್ಕ್‌ ' ನೋ. 

ಪುದುವಾಳ್ಕೆ . ಪುದುವಾಟಕ್ಕಿ ' ನೋ. 

ಪುದುವಾಳ್ತೆನ (ನಾ). ಎ ಪುಮವಾಳ್ಕ್‌ : ಪುದುವಾಳ್ತನಂ ಗಡ ಸಖ 
ರ್ಗೆಂತಾದೊಡಂ ಮಿತ್ರರೆೊಳ್‌ (ರಾಔಿರೇ. ೧೩-೨೭). 

[ ಪ್ರದುವಾಳ್ಕ್‌ * - ತನ] 

ಪುದುವಾಲ*, ಪುದುವಾಳ್‌,, ಹುದುವಾಳ್‌ (ಕಿ). ೧. ಕೂಡಿ 
ಬಾಳು : ಸಹಜೀವನ ನಡೆಸು; ಆ ಪಣ್ಣಮಹಾಪಾತಕನ ಉಊರಿ[ಂ) 
ಕಳೆವುದು. ಊರಾತನೆಂದಾತಂ ಪುದುವಾಟ ಸಲ್ಲಂ (ಹಾ 3% - | 
3೪-36, 9೫6) ; ಉಡಿಸಿಯುಮೂಡಿಒಯುವದುಟ್ಕುಿಯನೆಡೆಯ:ಡುಗದೆ 
ಸಲಿಸಿ ಪಲಪು8ಾಲಂ ಪ್ರದುವಾಟಕ್ಟೊಡಲಾತ್ಮನೊಡನೆ ಪೋಗದೆ 
ಕಡೆಗಣಿಸುವುದೆಂದೊಡುಟ್‌ದರಂ ನಂಬುವುದೇ (ಆರಿಸು. ೩-೬ಂ) ; 
ಸಾದಿಸುವೆಂ ಘಲ್ಲುಣನಂ ಸಾದಿಸುವೆಂ ಪವನಸುತನ ಬಸಿಟ್‌ಂ ಹಾ ಕರ್ಣಾ 
ಮಶ್ಶಾಸನ ತೆಗೆವೇ ನಿರ್ದೋಷಿಗಳಿಕ್ಕೆ ಯವಮಜನೊಳ್‌ ಪುದುವಾಟಕಿಂ 
(ಗೆರಾಯು. ೪-೧೦); ಇವಣನೊಳ್‌ ಪುದುವಾಟ್ತಿ ದೋಷ 
ಹರಣಕ್ಕೆ ವಿಭೀಷಣನಮರನದಿಯೊಳಘಮರ್ಷಣವಿರ್ದವೊಲಿರ್ದನಧಿಪನಂಗ 
ಪ್ರಭೆಯಿಂ (ಶಂತಾಶಾ. ೦೨-೮೪. ವ. ದಾಂಪತ್ಯ ನಡೆಸು; ಸಂಸಾರ 
ಮಾಡು : ಪಿರಿಯರಸಿಯ ಪಟವೇಟದ ಪರಿವಿಡಿ ಮಗುಬ್ಬುಂ ಕೊನರ್ತುದಾ 
ಸಶಿಯೊಡನಿಂ ನರಪತಿ ನಿನ್ನಂಗಾಲೊಳ ನರೆ ಬರ್ಪಿನಮುತ್ತರೋತ್ತರಂ 
ಪುದುವಾಯಾ (ಕಾಂತಿಫು. ೯-೩೨) ; ಪುದುವಾಟಿನಕ್ಕೆ ಮುಕ್ತ್ಯಂಗನೆಯೊಳ್‌ 
(ಅಪು, ೨-೭೩) ; ಆತಂಗೆ ಸರಸೆಯೆಂಬಳ್‌ ಪಾತಕಿ ಕುಲಎನಿ 
ಬೆ:ವಿಸಿ ೯ಯನೆಂಬ ವನಂಪಾಪಾತಕನೊಳ್‌ ಪುದುವಾಲ್ದಳ್‌ (ಹಂರಾಮೂ. 
೬ ೩3) ; ನಾಲ್ವರೊಳ್‌ ಮಜಕಿವಾಬ್ದು ಕೊಂತಿ ಪಾಂಡುರಾಜುಗೆ ಕುಲಸ್ತ್ಯೀ 
ಯೆಂದು ಮನ್ನಿಸಿಕೊಂಬುದೆತ್ತ . - - ದ್ರೌಪದಿ ಪಾಂಡವರಯ್ವುರೊಳ್‌ 
ಪುದುವಾಲ್ದಳೆಂಬುದೆತ್ತ (ಬಿಂಹರಿ- ದಿ.೨೯ವ). ಪುದುವಾಳ್‌, :ದಿ. ಚಿಃ 
ಸವತಿಯೊಳ್ಳುದುವಾಳ್ತುದು ಕಷ್ಟಂ (ಎಇ. ಸ೪॥. ೬೦-೩೨ ; 2081) ; 
ಸದಮಲಮಪ್ಪ ಭೂಚರರೊಳು ಮುದದಿಂ ಪುದುವಾಳ್ವೆನು (ಕೀಂಸು. 
8-೩೭), ೨. ಒರ್ವಳೊಳ್‌ ಪುದುವಾಳಲಅಯದೆಕ್ಕತುಳಗೆಯ್ದೊರ್ವಳಂ 
ತರಲ್‌ (ಉದ್ಮರೇ. ಇ-೨) ; ದೇವ ನಿನ್ನೊಳು ಪುದುವಾಳ್ದು ಮೆಜಿವವರ್ಗ 
ಕಿಪಣ್ಯ ಬೇಕು (ಳೆರತ- ೨೦೧೦೩). ಹುದುವಾಳ್‌ : ೧. ಅದು ಇದು 
ಎಂಬುದೆಲ್ಲ ಹದವರಿತಿಲ್ಲಿ ಹುದುವಾಳ್ಲೆ ! (ತೆಂಮು. ೭೦-೪). 

[ ಪುದು (ಎ ಪುದುವು) 4 ಬಾಟ್‌, ] 


36 


20 


95 


30 


38 


40 


45 


ಪುದುವು 


ಪ್ರದುವಾಲ್ಕ್ಕಿ. ಪುದುವಾಳ್ಕೆ, ಹುದುವಾಳಿಕೆ, ಹಂದುವಾಳಿಗೆ (ನಾ). 


೧. ಇ ಪುದುವಾಳ್ಕ್‌ : ಪುದುವಾಬಕ್ಕಿಗೊಡಂಬಡಲೊಲ್ಲದಿನ್ನುವುವ್ಮಳಿ 
ಸುವನೀಗಳಾತನನೆ ನೀಂ ಬೆಸಗೊಳ್‌ ಪುಸಿಯಂ ಸುಯೋಧನಂ (ಕಂ. 
೮೩-೮೯) ; ನಾಂ ಗಡ ಮಧ್ಯಸ್ಥಂ ನುಡಿವಂ ಗಡ ಪುದುವಾಟಕ್ಕಿಯೆನಗವು 
ಪರ್ಗಂ ಸಂಧಾನಂ ಗಡ (ಗರಾಯು. ೭-೪). ವಿ. ದಾಂಪತ್ಯಜೀವನ ಈ 
ಗಂಡ ಹೆಂಡಿರಾಗಿ ಬಾಳಂವಿಕೆ : ಅವಳೆನ್ನಂ ಪರಿಗ್ರಹಿಸಿ ಧನಮಿತ್ರನ 
ನುದಾಸೀನಂಗೆಯೂದಟಾನಾನವಳೊಳ್‌ ಪ್ರೀತಿಯಿಂ ಪುದುವಾಟಕ್ಕಿ 
ಯಿಂದಿಠಲ್‌ (ದಕಕು. 6 6: ನ). ಪುದುವಾಳ್ಕೆ : ೧. ಬನ್ನಿಮೆನ್ನೊಡನೀಗ 
ಬೇರೊಂದು ಪುದುವಾಳ್ಕೆಗೆ (1 ೦ರ. ೫೭_6೪). ಹುದುವಾಳಿಳೆ : ೧. 
ಹೀಗೆ ಹುದುವಾಳಿಕೆಯಲ್ಲಿದ್ದ ಮಾಚಯ್ಕನಿಗೆ ಅಂತರಂಗದಲ್ಲಿ ಆವುದೋ 
ಅತೃಪ್ತಿ (ಕರತ. 03). ಹುದುವಾಳಿಗೆ : ೧. ಮನವೇ ಸರ್ಪತನುವೇ ಹೇಳಿಗೆ 
ಹಾವಿನೊಡತಣ ಹುದುವಾಳಿಗೆ (೪೪ರ. ೧೬೦). ([ಪುದುವಾಟನ್‌ -- ಕೆ] 


ಪುದುವಿರ್‌ (ಕ್ರಿ). ಪುದುವಾಯ್‌ ೨: ಆಕೆ ಗಾಳಿಯೊಳ್‌ ಪುದುವಿರ್ದಳೆ: 


ಬುದೆತ್ತ ಗಾಳಿಗವಹಿಕೆಗಂ ಭೀಮಂ ಪುಟ್ಟಿದನೆಂಬುದೆತ್ತ (ಅಹಂ. ೧-೨೪ ನ). 
[ಪುದು (“ಪುದುವು) + ಇರ್‌] 


ಪುದುವೀ (ಕ್ರಿ). ಹಂಚಿ ಕೊಡು; ಪಾಲು ಮಾಡಿಕೊಡು; ಧರೆಯಂ . .. 


ಕೈತವದಿಂದೈವರ ಕೆಯ್ಕೊಳೆಟ್‌ದುಕೊಂಡುಂ ಕುರುರಾಜಂ ಮತ್ತಮವರ್ಗೆ 
ಪುದುವಿತ್ತಪನೇ (ಶಾಕಾಂ. ಪುದು ಮಾಡುವನೇ? (ಗರಾಯಂ. ೪.೦೦). 
[ಪುದು (ಎಪುದುವು + ಈ) 


ಪುದುವು. ಪುದು, ಹುದ್ಕು, ಹುದುವು, (ನಾ). ೧. ಗುಂಪು; 


ರಾಶಿ; ಸಮೂಹ: ಅರಮೆ ಅರಲ್ಲ ಬಯಲ್ಹಾವರೆಗಳ ಪುದುವ 
ಗಳೊಳರಮೆ ಎಳದಳಿರ ಲತಾಂತರದೊಳುಬ್‌ದುಟ್‌ದು ಕಾಡುಗುಮಿರು 
ಳಪ್ಪಿನಮಣಸುವಿನಿಯಳಂ ಚಕ್ರಾಹ್ವಂ (ಉಾವ್ಮಾನ. ಇ೩). ಪುದು: ೧. 
ಜಳದೇವತೆಗೆತ್ತಿದ ಪಚ್ಚೆಯ ಸತ್ತಿಗೆಗಳ ಪುದುವೆನಿಪುದು ವನಜವನದ 
ಕೊ.ಡೆಯೆಲೆ ಪಲವುಂ (ಅರಿಫು- ೦೦-೬೩); ಮಂನಿಷತಿಯ ತೋರ್ಪ ಬರಿ 
ಯೆಲ್ವಿನ ಪುದುಎ೨ ಬೂದಿವಾಲುತ್ತಿರ್ಪಿರವಿಂ ಕಾಮನ ಸುಟ್ಟ ಕಾಡಿದೆನೆ 
ಕರ್ಗನೆ ಕನಿತುದು ಮಲದ ಮಸಿಯ ಮಸಕದಿನೆಂಗಂ (9ರ೯ಶೇ. ೦-೮೬); 
ನನೆಗಳ ಪೊಸ ಪೂಗಳ ಕೂಯ್ಲುಳ ಪುದುವಿಂದೆಸೆದುದಾ ವಿನೂತಂ ಚೂತಂ 
(ಕಾಂತೀಕೃ. ೦೦-೧೦೪). ವಿ. ಕೂಡುವಿಕೆ; ಸೇರುವೆ; ಹೊಂದಿಕೆ: 
ಉಬ್‌ದ ಮೂವತ್ತೂಗಳೊಳಮ್ಮುದುವಿನೊಳೆ ಪತ್ತೊನ್ಹಿಯನಿಕ್ಕಿ ಊರ್ಗ್ಗೆ 
ಅಳವಿಯನಿಕ್ಕಿ ಉಣ್ಣೊ (ಎಕ. 111, ಮಂಡ್ಮ- ೦೪-೮: 907): ಉದಯಿಸುಗುಂ 
ಶೂಲ ವಾತದಿಂ ... ಆ ತ್ರಿದೋಷದ ಪುದುವಿಂದಾವಮಿಶ್ರಮಾಗಿ 
ತೋರ್ಕುಂ ತಮ್ಮೊಳ್‌ (ರೋಳೋಶ. ೯.೩); ಮೆಯ್ನವಿರ ಶುಜುಗಲೊಳ್‌ 
ತೊಡರ್ದೊಗೆದ ಬೆಮರ ಬಿಂದುಗಳ ಪುದುಎಂ ಪನಿಪುಲ್ಪೊರೆದ ಶಾಡ್ವಲ 
ಸ್ಥಳಿಯನಿಲ್‌ಕೆಯ್ವಳ್‌ (ರರ್ಥಫ್ಯ. ೪-೩೮ ವ). ೩. ಸಹವಾಸ; ಸಂಬಂಧ; 
ನಂಟಂ : ಈ ದುರಾತ್ಮನೊಳ್‌ ಪುದುವೆನಗೇವುದೆದು ಬರುತಿರ್ದಪನಲ್ಲೆ 
ಶರಣ್ಟುಗಲ್‌ . . . ಆ ವಿಭೀಷಣಂ (ಪುರಾನಾ 05-೭೭) ; 
ಆ ದುರ್ಮುದನಶ್ವಗ್ರೀವನಾ ಕೋಟಲೆಯ ಪುದುವದೇತರ್ಕೆ (ಕಾಂಕೀಕ್ಕ- 
೨-೦೦೪); ಪಾವನ ಪ್ರದ:ವೊಳ್ಳಿತು ವಂದಕಳೆದಂತಾವಳನೊಳು ಕೂಟ 
ವತಿಲೇಸು . , , ಕುಲಟೆಯೊಳೋವಿ ಬುಳ್ವ ಬಲ್ಲಿದನಾರೊ (ಸೂಬಸೋ' 
06-59); ಮೊದಲು ಸಿಕ್ಕಿದುದೆ ಸಾಕೆಮಗಧಿ:ರೊಳೇಕೆ ಪುದು ಭರತ, ೪೩ ೩೫). 
೪. ಒಂಟಿ ಒಡೆತನ ಅಥವಾ ಸಾಮೂಹಿಕ ಸ್ವಾಮಿತ್ವಕ್ಕೆ 
ಒಳಪಟ್ಟುದು,-ಅಳವಟ್ಟುದು : ಪೊಭಮೆಯಂಂ ಗುಣಮುಂ ತಮಗಬ್ಲದೆ 
ಪುದುವಲ್ಲ ಮತ್ತೆ ತನಗುಂ ಪೆಜರ್ಗಂ (ಕಂಡಾ. ೩-೬೯); ಇರ್ವರ್‌ 
ವಣಿಕ್ಟುತ್ರರ್‌ ಪುದುವಿನೊಳ್‌ ಪರದುವೋಗಿ ಪಿರಿದಪ್ಪ ಪೊನ್ನಂ ವಡೆದು 
ಮಗುಲ್ತೂ ಬಂದು (ಶಂತಕು. ೦೭೦-೪); ಪುದುವೇಕನ್ಯರ್ಗ್ಗಮಾನೊರ್ಬ್ಯನೆ 


ಪುದುವುಗು ೫೬೮೪ ಪುದ್ಗಲವಎಪಾಕಿ 

ತಳೆಯಲದಂ ಸಾಲ್ವೆನೆನು, ., ಆಖಳಧರಾಭಾರಮಂ ತನ್ನ ವಕ್ರಾನ್ತದ ೬-೪೫) ; ನಳಿನವಿಕಸನದೊಳ" ಸೂರ್ಯೋದಯಕೆ ಸಹಾಯತ ಓಮನೂದುವ 
ಬಲ್ಬಿಂ ತನ್ನೆ ತೋಳೊಳ್ಳದುಳಮಿರಿಸಿದಂ ವಿಕ್ರವತಾದಿತ್ಯದೇವಂ ತಣ್ಣೆಲರುಮಲಸದೇಂ ಪುದುವುಗದೇ (6೬ರಾರ. ಇ-೩೩). 

(as. vi, 0೪0. ೦೨೪೯ ; 1077): ತೇಜ೦ ವುದುವಿಲ್ಲಿನಿಸಿ [ ಪುದು (ಆ ಪುದುವು) * ಪುಗು ( ಆ ಪೊಗು)) 

ಪಿರಾಜಿಸೆ ಪರರಾಜಮಂಡಲಂ ತನ್ನಿಂ ನಿಸ್ತೇಜಂಬೆತ್ತಿರೆ ಬೆಳಗಿದನೀ ಪುದುವೆನಿಸು (ಕ್ರಿ). ಸಮಾನವೆಂದು ತೋರು; ಸದ್ಭಶವಾಗಿ ಕಾಣು: 
ಜಗಮಂ ಭಾನುವೆಂಬಿನಂ  ಭಾನುರಥ» (ಕನಾ. ೨೬೬] ತಾರಾವಳಿಯಂ ತಳಿದ ನಭೋರಂಗದ ಭಂಗಿ ತನಗೆ ಪುದುವೆನಿಸಿದುದಂ 
೫.  ಪುದಿವಟಬ್ಬಿ : ಮುದದಿಂದಯ್ನೂರ್ವ್ವರ್ಪ್ಪದು ಮೊದಲರ್ತ್ನ ಪೇರುರ ಮುನದೇಂ ಮೆಜ್‌ದನೊ ಹಾರೆಮನೋಸರಿಸುವಂತೆ ನೃಪಸುತ 
ಮನಿತ್ತರೊಲು ಸೋಮೇಶಂಗೆ (93a: 1.1, ೦೬೩ ೬೧: 1090). ನೊರ್ವಂ (ಶರಾವತಿ. ೩ 33). [ಪುದು ( ಆ ಪುದುವು) -- ಎನಿಸು,] 


೬. ಸಾಟಿ: ಸವಂ ; ಸದ ಶವಾದುದಂ : ತಿಳಿಗೊಳದೊಳಗೆಡೆಯಾಡುವ 
ಕಳಹಂಸನ ಬೂಳಕೇಳಿ ಪುದುವೆನೆ ಮಧುಪಾಟಳನೇತ್ರಂ ಧವಳಾಂಗಂ ಪಳಿಕಿನ 
ಕುಟ್ಟಿಮದ ಮೇಲೆ ದಟ್ಟಡಿಯಿುಟ್ಟಂ (ಶಂರಾಮಾ. ೩-೦೨೮) ; ಕರಿ ಕೊಲೆಯೊಳ್‌ 
ಜವಂಗೆ ಪುದು ಕಿಂಖ್ಬುನೊಳಗ್ನಿಗೆ ದಂಖಿಗಂ ಸಹೋದರವಳವಿಂ ಸಿಡಿಲ್ಲೆ 
ವುದದೊಳ್‌ ಕೆಳೆ ಕಾಳಿಗೆ (ಅರ್ಥನೇ. 6-೩೬): ವೀರತೆಯ೨೦ ಶೊರತೆಯುಂ 
ರುಚಿರೋದಾರತೆಯುುಂ ಗುಣಗಂಭೀರತೆಯುುಂ ಧೀರತೆಯುಂ ಪುದುವಿಲ್ಲಿನೆ 
ತನ್ನೊಳು ಕೌಸಲ್ಯೆಯ ತನಯಂ ರಾರಾಜಿಸಿಸೆ] (ಕುಮುರಾ, ೪-೨೮): 
೭.ಹೊಂದಿಕೊಳ್ಳುವ ವ್ಯಕ್ತಿ : ಎನಗೆಕ್ಕಬಂಗೆ ನೋಡೀಗಳಳಾಲತಾಂಗಿ 
ಪುದುವಲ್ಗಳ್‌ (ಕಂಕಣ. ೯-೪೬). ೮. (ಸಂಖ, ರಾಜ್ಯ ಮುಂತಾದುವುಗಳ) 
ಪಾಲು ; ವಿಭಾಗ ; ಹಿಸ್ಸೆ : " ಪುದುಗುಡು ' ಪರಾ. ೯. ಪ್ರಭಾವ ; 
ವರ್ಚೆಸ್ಸೂ : ನಿನ್ನ ದಂಡನೀತಿಯ ಪುದುವೆ ವಲಂ ದಂಡರತ್ನಮೆಂಬುದು 
ಬೆಅತೇ (6೦9. ೦೩ 2೭)” ಹುದು : ೨. ಹುದು ನಿಡಿ ಘಾಚ್‌್‌ 
ನಮ್ಮಲಿ ಕದನವೇ ಕೈಗಟ್ಟುವುದು (ಕುವ್ಮಾಆ. 6-೬); ಬಾಳ ಬೆಲೆ ಹುದಂವೆಂದು 2 
ಕಲಿತು, ೭ಲೆಚು (ಹೊಗಳು. 8-೦೬)- ೩. ಮಾಸಲು ಮುರಿಯದ ಒಲವಿಗೆ 
ಬುಯ್ಬಿಡದೆ ಕಣ್ಣೊಡ್ಡಿ ಹುದುವಿನ ಸವಿ ಬೇಡಿದೆ (ಸನೀಗೀ- ೦೦-೦೦೪): 
ಖ. . ಕೌರವನೊಳೆಮಗೀ ವಸುಧೆ ಹುದುವಲ್ಲ ನೆಲನೇಕಾಧಿಪತ್ಯ್ಮವಲೆ 
ಕುವ ೨-೩). ೬. ಹೆಣ್ಮಕ್ಕಳಿಬ್ಬರೆನ್ನಿದಿರಿನಲಿ ಇಬ್ಬರೂ 
ಹುದುವಲ್ಲದಾಕಾರ (ಶಾರಸಿ. ೯-೨೦೨): ೮. ಎಲವೊ ಮಾರುತಿ ನಿಮ್ಮೊಳಗೆ| 25 
ಕೋವಂಳೆಯ ಹುದುವನು'ಮೆಚ್ಚಿ ನಮ್ಮೊಳಗಿಳೆಯ ಹುದುವನು ಬಯದೆ ಕೆ 
(ಕುರ್ಮಾ. ೩-03). ಹುದುವು, : ೨. ಧರೆ ಸಿರಿಗಿರ್ವರುಂ ನರರ್ಗೆ 
ಹುದುವಾಗಲೆಲೆ ಹರಿ ನಿನ್ನ ಭಕ್ತರಕ್ಷಣೆಗೆ ಬಲವು ನೆರೆಯದಿರಲೆಂದತ್ರಿ 
ವರಸೂನು ಹರಿಗಿತ್ತಿವೆರಡುಶೂಪವನೊರೆದ (೫ನಂತ. ೨-6. ೪. ನಡುವಣ 
ಹುದುವಿನ ಹೊರದ ಮಣ್ಣು (ಕ್ಲಂ. ೮೯೩೩, ೩-೧೩; 1160): ಹೆಣ್ಣು 30 
ಹೊನ್ನು ಮಣ್ಣೆಂಬ ಜಗದ ಹುದುವಿನ ಒಡವೆಗೆ ಹೊಡೆದಾಡಲೇಕೆ 
(ಕೋಲಾ. ೦೬೭-೬೫೫) ; ಹುದುವಿನ ಗಂಡುತನವಿದನು ಶಶಿವದನೆ ಸುಡು 
(ಕಾಫ್ಕಾ. ೩-೪) - 
ಪುದು ಮಾಡು, ಹುದು ಮಾಡು - ಹೋದಿಸು; ಕೂಡಿಸು: 
ಸಂಬಂಧ ಮಾಡಂ: ದಮ್ಮಯ್ಯ ಎಂದು ಪುದು ಮಾಸಬೇಕಾದ ನೆಂಟಸ್ತಿಕೆ 
ಸೆಟ್ಟರೇ (ರಮ. 0೦೨) ; ಸದುಹೃದಯನ ತಂದು”ನಿನ್ನವಯವದಲ್ಲಿ ಹುದ್ಧ 
ಮಾಡಿದವೆನು (ತೋಶತ. ೨೨ ೩೭)- ಪುದುವಾಗು--೧ಿ. ಅತಿಶಯವಾಗು; 
ಹೇರಳವಾಗು ; ಪುದುವಾದ ರಾಗಸಂಪದವು ಹೃದಯದೊಳೆಸೆಯೆ (ಅರುಣ. 
೫೪-೨): ೨. ಸೇರು; ಈಡಾಗು ; ಮದದಿ ಪ್ರಿದಶದ್ವೇಷದಿಂದಳಿದಥೋ 
ಗತಿಗೆ ಪ್ರದುವಾದರು (ನನನೋ. ೦೮-೭). ಹುದು ಹಾಕು ಇ ಜೊತೆ|0 
ಮಾಡಂ ; ಕೂಡಿಸಂ : ಇದಕ್ಕೆ ಮತ್ತೆ ಬೇರೆ ವರುತುಗಳನ್ನು ಹುದು 
ಹಾಕಬಹುದು (ತಾಜಸಂ. ೦೨೪). 
[ದೇ.8 ತಮಿ. ಪೊತು ; ಮಲ. ತುಳು. ಪೊದು: ತೆಲು. ಪೊತ್ತು] 
ಭುದುವುಗು (ಕ್ರಿ). ಕೂಡಿಕೊಳ್ಳು ; ಹೊಂದಿಕೊಳ್ಳು : ಸಜ್ಜನಸುಭಾಷಿತ 
ದೊಳ್‌ ಪುದುವೊಕ್ಕು ಸೇಸೆಯಂ ಮನಮೊಸೆದಾಂತು . . . ವಿದೇಹಿಯುಂ | 45 
ಜನಕನುಮೇಲ್‌ದರ" ಮಣಿವಿತಾನಧಿರಾಜಿತಮಂ ಎಮಾನಮಂ (ಕಂಕಾಮಾ. 


19 


33 


ಪುದುವೆಜು (ಕ್ರಿ). ಸಮಾನವಾಗು ; ಸರಿಜೋಡಿಯಾಗು : ಪುದು 
ವೆತ್ತೆಕೃಟಿಗೂಳಿಗಂ ಸಮನಿಸಿತ್ತೆ ಮ್ಮಾ ಗದಾಯುದ್ಧಮಂ ತ್ರಿದಶರ್‌ ನೋಡಲೆ 
ಕೌತುಕಂಬೆರಸಿ ಬಂದಿರ್ದರ್‌ (ಗಂಡು. ೩೨೬೪. 

( ಪುದು (ಆ ಪುದುವು) -- ಪೆಟ್ಮು ] 

ಪುದುವೋಗು (ಕ್ರಿ). ಹೊಂದಿಕೊಂಡು ಹೋಗಂ; ಜೊತೆಯಲ್ಲಿ ಬಾಳು: 
ಹೇರೂರ ಹೆಂಗೂಸು ಭವಿಗೆ ಸತಿಯಾಗಳಿ ಎಲೆ ವೈಜಕ್ಕವ್ವೆ ತುಂ ಭವಿಗೆ 
ಪುದುವೋಗಳೇ ಎಲೆಲೆ ಮಂಗಕ್ಕರಸಿ ಪುಂಡ್ಕನೊಳು ಕೂಡಳೇ (ಏೆರೇ6. 
೩-೦೭೯). [ಪುದು (“ಪುದುವು) + `ಪೋಗ್ಕು (ಅಫಪೋ,)) 

ಪುದ್ಧಲ, ಪುದ್ಗಳೆ (ಗು). ೧. ಸಂಂದರವಾದ ; ರಮಣೀಯಂವಾದ. 
(ನಾ). ೨. ಅಣುವಿನ ತೀರ ಚಿಕ್ಕಭಾಗ; ಪರಮಾಣು. ೩. ದೇಹ; 


ಜಡಸತ್ವ್ವ : ಭಿಕ್ಷುವು ತನ್ನ ಚಿತ್ತದಿಂದ ಇತರ ಸತ್ತ್ವಗಳ, ಪುದ್ಧಲಗಳ 
ಚಿತ್ತಗಳನ್ನು ಹೊಕ್ಕು ತಿಳಿಯುವನು (ಜುವ್ಮತ. ೦೯೪). ೪. ಜೀವಾತ್ಮ; 
ಸಂಸಾರಿಯಾದ ಆತ್ಮ :“ ಪುದ್ದಲಃ-ಜೀವನು, ಪರಮಾಣುವು ” 


(ಸರ್ಮಾಂತಿ, 980)- ೫. [ಜೈನ] ಪರಮಾಣುಗಳ ಸಂಯೋಗದಿಂದ 
ಉಂಟಾದ ಹಾಗೂ ಸ್ಪರ್ಶ, ರಸ, ಗಂಧ ಮತ್ತು ವರ್ಣಗಳನ್ನು 
ಹೊಂದಿದ ಅಜೀವತತ್ವ್ವ : ಚೇತನಾರಹಿತಮಜೀವತತ್ತ್ವಂ ಅದು 
ಗತಿಸ್ಥಿ ತ್ಕವಗಾಹಶರೀರಾದಿವರ್ತನಾಹೇತು ಧರಾಧರ್ಮಾಕಾಶವುದ್ಧಲ 
ಇಲಭೇದದಿಂ ಪಂಚವಿಧೆಂ (60ಫು. ೦೨-೬೩ ಠ); ಅನಂತವರ್ಗಸ್ಥಾನಂ 
ಪೋದಲ್ಲಿ. ಪುದ್ದಲರಾಶಿ (ಎಂಬುದು) ಪುಟ್ಟುಗುಂ (ಶಾವುಂಪು. ೨೭೦); ಬಲಾ 
ಕೊಡದೊಳು ತಂಂಬಿಮುದಕದಂದದೊಳು ಪುದ್ಗಲ ವಸ್ತುಲೋಕ ತುಂಬಿ 
ಹುದು (ಕರತ. 46:46); ಅಜೀವವು ಪುದ್ಗಲ. . . (ವಿಶ್ರುಂತಿಯನ್ನುಂಟು 
ಮಾಡುವ ವಸ್ತು), ಆಕುಶ ಮತ್ತು ಕಾಲ ಎಂದು ಐದು ವಿಧ (ಕಾತತ್ತ್ಮ- 
೨೩೬). ಪುದ್ಧಳೆ : ೫. ನೆಲಸದ ಯೋನಿ ಮುಟ್ಟದೆಡೆ ಕಾಣದ ಕಾಲ 
ಮತತ್ತ ಎಮಾಳ್‌ ಮನಂ ನಿಲಿಸದ ಭಾವಮಳ್ಳಿಸದ ಪುದ್ಧಳಮಿಲ್ಲೆನೆ ಕರ್ಮ 
ಬಂಧದಿಂ . . . ತಿರಿತಪ್ಪುವು ಜೀವರಾಶಿಗಳ” (ಸುಳುನೂ. ೩-೩೨). [ಸೆಂ.] 

ಪುದ್ದಲದ್ರವ್ಯ (ನಾ): [ಜೈನ] ಜೀವ, ಪುದ್ಧಲ, ಧರ್ಮ, ಅಧರ್ಮ, 
ಆಕಾಶ ಮತ್ತು ಕಾಲಗಳಿಂಬ ಆರು ಬಗೆಯ ದ ವ್ಯಗಳಲ್ಲಿ ಒಂದು: 
ಜೀವದ್ರವ್ಯ ಪುದ್ದಲದ್ರವ್ಯ ಧೆರ್ಶದ್ರವ್ಯ ಅಧರ್ಮದ್ರವ್ಮ ಆಕಾಶವ್ರನ್ಯ 
ಕಾಲದ್ರವ್ಯಮೆಂಬ ಷಡ್ಜ )ವ್ಯಂಗಳ ಗುಣಪರ್ಯಾಯಮುಮಂ 
ವಾಪ್ಯಾನಂಗೆಯ್ಯಲ್‌ (ಸುಕುಶಾ- ೩-೩೯ ನ); ಅಣುಗಳ ಪುಂಜವೇ ಪುದ್ಗಲ 
ದ್ರವ್ಯವು (ಹಿಂಸಾ: ೪೨)- "ಷಡ್ಡ ವ್ಯ' ಪರಾ. [ಸಂ.] 

ಪುದ್ಧಲಪುಂಜ (ನಾ). [ಜೈನ] ಪುದ್ಧಲಪರಮಾಣುಗಳು ಸೇರಿ 
ಉಂಟಾದ ದ್ರವ್ಯ : ಪುದ್ಗಲ ಪರಮಾಣುಗಳು ಒಂದಕ್ಕೊಂದು ಸೇರಿದರೆ, 
ಪುದ್ದಲಪುಂಜಗಳಿನಿಸುವುವು. ಇವುಗಳಿಗೆ ಪುದ್ಧಲಸ್ಕಂದಗಳೆಂದೂ ಕರೆಯುವರು 
(ಕೈ ನಪ. ೪೨0)- [ಸಂ] 

ಪುದ್ಲಲವಿಪಾಕಿ (ನಾ). [ಜೈನ] ಮೂರು ಬಗೆಯ ನಾಮಕರ್ಮಗಳಲ್ಲಿ 
ಒಂದು ಪ್ರಕಾರ : ಜೀವವಿಪಾಕಿಯುುಂ ಪುದ್ಧಲವಿಪೂಕಿಯುಂ ಕ್ಷೇತ್ರ 
ವಿಪಾಕಿಯುಮೆಂದಿಂತು ನಾಮಕರ್ಮಂ ತ್ರಿವಿಧಮಕ್ಕುಂ (ಗೊಮ್ಮಸಾ. ೨_೭)- 

[ಸಂ. ಪುದ್ಗಲವಿಪಾಕಿನ* ?] 


ಪುದ್ಗಲಾಸ್ತಿಕಾಯ 


ಖುದ್ಧಲಂಸ್ತಿಕಾಯ (ನಾ). [ಜೈನ] ಜೀವ, ಪುದ್ಧಲ, 'ಧರ್ಮ, 
ಅಧರ್ಮ ಮತ್ತು ಆಕಾಶ ಎಂಬ ಐದು ಬಗೆಯ ಅಸ್ತಿಕಾಯಗಳಲ್ಲಿ 


ಒಂದು: ಜೀವಾಸ್ತಿಕಾಯಂ ಪುದ್ಧಲಂುಸ್ತಿಕಾಯಂ ಧರ್ಮಾಸ್ತಿಕಾಯಂ 
ಅಧವರ್ಪಾಸ್ತಿಕೀಯಂ ಆಕಾಶಾಸ್ತಿಕಾಯವಮೆಂಬಟ ಪಂಚಾಸ್ತಿಕಾಯನಿಕಾಯ 
ಮುಮಂ . . . ವ್ಯಾಖ್ಯಾನಂಗೆಯ್ಕಲ್‌ (ಸುಳುಮಾ. ೩-೩೯ರ).|5 


"ಪಂಚಾಸ್ತಿಕಂಯ' ಪರಾ. 
ಪುದ್ಗಳ " ಪ್ರದ್ಧಲ' ನೋ. 
ಪುನಃ (ಅ). ಮತ್ತೆ ; ಮರಳಿ: 

(ಕೂಂ)- 

ಪುನಃಪುನಃ (ದ್ವಿರುಕ್ತಿ) : ಗೀತೆಯ ಪುಟಗಳನ್ನು ಪುನಃಪುನಃ ತಿರುವಿ 
ದಾಗ ಮುಖ್ಯಸಂದೇಶ " ಕರ್ಮಯೋಗ ` ಎಂಬುದು ಸ್ಥುಟವಾಗುತ್ತದೆ 

(ರರ್ಮಸಾ. ೦೧೩)- [ಸಂ. ಪುನರ್‌) 
ಪುನಃಶ್ರವಣ (ನಾ). ವಂತ್ತೆ ಕೇಳುವುದು ; ಇನ್ನೊಂದು ಸಾರಿ ಕೇಳು 

ವುದು : ಹಿಂದೆ ಹೇಳಿದ ಎಷ್ಟೋ ಕತೆಗಳ ಪುನಃಶ್ರವಣವಾಯಿತು 

(ನೂರುರಾ, ೦೪೦). [ಸಂ.] 
ಪುನಃಸಮಾಗಮ (ನಾ). ಮರಳಿ ಕೂಡುವಿಕೆ ; ಪುನರ್ಮಿಲನ : ಹೇಮ 

ಕೂಟದ ದಿಮ್ಯುಶ್ರಮದಲ್ಲಿ ದಂಪತಿಗಳ ಪುನಃಸಮಾಗಮ (ಕಾವ್ಮಸ. a0): 

[ಸಂ.) 
ಪ್ರನ:ಸ್ವಯಂವರ (ನಾ). ಒಮ್ಮೆ ಸ್ವಯಂಂವರವಾಗಿ ವಂದುವೆಯಾದ 
ವಳಿಗೆ ಮತ್ತೊಮ್ಮೆ ನಡೆಸೇವ ಸ್ವಯಂವರ : ಸೃಜಿಸಿದನು ಸುದ್ದಿ 
ಯನು ನೃಪಭೂಭುಜರ ನಗರಂಗಳಲಿ ನಿಷಧನ ನಿಜವನಿತೆಗೆ ಪುನಃ 
ಸ್ವಯಂವರವೆಂದು (ತೊರರಾ. ೩-೨-೧೭). [ಸಂ.] 
ಫುನಕಾಲ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಜಗನಜ » »« 
ಬಟಃಯ ಪುನಕಾಲರ ಮುಗಂ ಜೂನಿೀವನ ತಮ್ಮಂ ಚೋಟಪೆರ್ಮ್ವಡಿ 


(ಸಂ.3 


ನೀನು ಪುನಃ ಇಲ್ಲಿಗೆ ಬಂದು ಹೋಗು 


ಯರ ಮಜುಲಾರದ ಗಣ್ಣ ೫ ೫x ಸಾವಿತರದೇವ (೩೪. 11. ೩೬6-೨ :|25 
ತು. 1015)- [?] 

ಪುನಗು "ಪುಣುಗು' ನೋ. 

ಪುನರಪಿ (ನಾ). ೧. ಮತ್ತೊಂದಾವರ್ಶಿ ; ಇನ್ನೊಂದು ಸಲ್ಲ 


ಬಾರಿ: ಬಟ್ಟೆಯ ಮೆಟ್ಟಿ ಹೋಗಿ ಪನರಪಿಯಾಗಿ ಶಿರಿಗಿದಲ್ಲಿ ಊರ 
ಬಾಗಿಲ ಬಟ್ಟೆಯೊಂದಲಲ್ಲಿಯೇ ಹೋಗಬೇಕು (ಮರೇವ. ೨೭೭-೬); ಹಿತ್ತಲ 
ಸೊಪ್ಪಿಗೆ ನೀರ ಹೊಮಿದು ಮತ್ತೆ ಪುನರಪಿಯಾಗಿ ಕೊಬಿಂವವನಂತೆ 
ಭಕ್ತರಿಗೆ ಬೋಧೆಯ ಹೇಳಿ ಚಿತ್ತವೃತ್ತಿಯನಣ*ದು ಬೇಡುವಂಗೆ ಇನ್ನೆತ್ತಣ 
ಮುಕ್ತಿ (೭5. ಕ. ೩69-06), ೨. ಮತ್ತೆ ಮಾಡಂವ ಪರಾಮರ್ಶೆ ; 
ಪುನರ್ವಿಮರ್ಶೆ : ಕುಜುಹಿನಿಂದ ಅಜ್‌ದಿಹೆನೆಂದಡೆ ಆ ಅಜ್‌ವು ಪುನರಪಿ 
ಗೊಳಗಾಯಿತ್ತೂ (ಕರೋನಾ, ೭೩-೨೮೭)- [5 ಪುನರಪ್ಮಿ] 
ಪುನರಪಿ (ಅ). ಮರಳಿ; ಮತ್ತೆ; ಪುನಃ : ಜನಮೆ:ಜಯನು 
ಮುನ್ನಿತ್ತ ಅಗ್ರಹಾರವಿದಂ ಪುನರಪಿ ಸಮಗ್ರದಲ್ಲುದ್ಧರಿಸಿ (ವಿಸಫು. ೫೬-೪೩) ; 
ಕರ್ಣನು ಭೀಮಸೇನನ ರಥವನಅಸುತ ಬಂದು ಪನರಪಿ ಕಾಳವ ಹಿಡಿ 
ನಾನು ಪುನರಪಿ ಆಲ್ಲಿಗೆ ಹೋದರೆ ಫಲವೇನು? 


ದವ 


ಲಬ 
ಲಾ 


(ಕುನ್ಮಾರ್ರೋ, ೦೩-೪೧) ; 


(ಮಂಶ:ಕ- ೨೬): [ಸಂ.1 40 
ಪುನರಾಗಮನ (ನಾ). ಮರಳಿ ಬರುವಿಕೆ: ಬೇಸರಿನ ಮಳೆಗಾಲ 


ವಂತಿರ್ದಳಾ ಲಲನೆ ನರನ ಪುನರಾಗಮನದ ಶರ್ಟ ಸನ್ನ 
ನೆಲವೆಣ್ಣಿನಂತೆ (8ತ್ರ್ರಾಂಗ. ೩೯-೦೬೦೮). [ಸಂ.7 
ಪುನರಾವರ್ತನೆ (ವ). ವ:ತ್ತೊಂದು ಸಲ ಮಾಡುವುದು ಅಥವಾ 
ಆಗ:ವುದಂ : ಐದ ಪುನರಾವರ್ತನೆಯನ್ನು ಪ್ರಶ್ನೋತ್ತರಗಳ ಮೂಲಕ 
ವಾದರೂ ವನಾಡಿಸಬಹುದಂ (8ರ. ೨೨೪). [ಸಂ. ಪುನರಾವರ್ತನ) 


೫೬೮೫ 


ಪುನರುತ್ಥಾನ 


ಪುನರಾವರ್ತಿಸು (ಕ್ರಿ). ಮಾಡಿದುದನ್ನೇ ಮತ್ತೆ ಮಾಡಂ ಅಥವಾ 
ಆದುದೇ ಪುನಃ ಆಗು: ಆ ಅಂತಸ್ತುಗಳನ್ನೆಲ್ಲಾ ಇಂದಿನವರೂಿ 
ಪುನರಾವರ್ಶಿಸುವುದು ವ್ಯರ್ಥ (ಶಿಕ್ಷರ. ೦೨೩). [ಪುನರಾವರ್ತನೆ--. _ಇಸ್ಕು) 
ಪುನರಾವೃತ್ತಿ (ನಾ). ಮತ್ತೊಂದು ಸಲ ಮೊದಲಿನಂತೆ ಆಗಂವಿಕೆ 
ಅಥವಾ ಮಾಡುವಿಕೆ: ಸಗರದ ಸುಪರಿಪೂರ್ಣಜಲದೊಳ್ಳೆರೆದ ನದಿ 
ಗಳಿಗಿನ್ನು ಪುನರಾವೃತ್ತಿದೋರದ ತೆರದಿ (ಗಗತಾ. ೦೭-೩೭) ; ಇಂತಹವರ 
ಪುನರುವೃಶ್ತಿ ಯಾಗದಂತೆ ಎಚ್ಚರ ತೆಗೆದುಕೊಳ್ಳಿರಿ (60ಗರೋ. ೬೦). [ಸಂ-) 


ಪುನರುಕ್ತ (ಗು). ೧. ಮತ್ತೆ ಹೇಳಿದ ; ಪುನಃ ನುಡಿದ. (ನಾ). 
೨. ಇನ್ನೊಮ್ಮೆ ಹೇಳಿದಂದು ; ಮತ್ತೆ ನುಡಿದುದು ; ಮರನಲ್ಲದೆ 


ತಿಲಕಂ ಖೇಚರರ್ಗಂ ನೃಪನದಜ ಮೇಗೆ ಚಕ್ರಂ ಪುಟ್ಟಿರ್ದಿರೆ ಮೊದಲಗಣ್ಮ 
ಪುಣ್ಯಾಂತರಕ್ಕೆ ಪುನರುಕ್ತಮಾದುದೇಂ ವಿಸ್ಮಯಮೋ (ಕಾಂತಿಫಿ. ೨-೩8); 
ಪೋಗೆ ಸಿರಿ ಬಂಧುವಧೂತತಿ ವೃದ್ಧರಾಜ್ಯಮೆಂದೆಳಸದೆ 'ಕೂಡೆ ಬೇರ್ಪಡೆ 
ಬಟ್‌ಕ್ಕಿ ವನಾನುಬ್‌ವೊಂದು ವತಾತು ಭೂತಳಭರಧಾರಣಕ್ಷಮಭುಜಾಬಳ 
ಪೇಟ" ಪುನರುಕ್ತಮಲ್ಲವೇ (ಶಂದ್ರಫು. ೨-೩೦), ಹಿ. ಪುನರಂಕ್ತಿ ೨ : 
ಪುನರುಕ್ತಂ ಸಂಧಿದೋಷು ಸ್ವರತತಿ ಪದಪೂರ್ಣೋಕ್ತಿದೋಷಂಗಳಿಂದೆಂಬಿ 
ನಿತುಂ ದೋಷಂಗಳು ಬಿಟ್ಟು (ಸೂಕ್ತಿಸು.. ೦೬-೩೯). [ಸಂ.] 

ಪುನರುಕ್ತಿ (ನಾ). ೧. ಹೇಳಿದುದನ್ನೇ ಮತ್ತೆ ಹೇಳುವುದು. ವಿ. 
[ಕಾವ್ಯವಿರಾ] ಒಂದು ಮಕ್ಕ ದೋಷ; ಅನಗತ್ಯವಾದ ಶಬ್ದಾರ್ಥಗಳ 
ಪುನರುಚ್ಚ: ರಣೆ : ಪುನರುಕ್ತಿ ಕ್ಲಿ ವಿಶೇಷ ಪ್ರಯೋಜನವೇನೂ ಇಲ್ಲದೆ ಒಂದೇ 
ಅರ್ಥವುಳ ಒ- ದೇ ಪದವನ್ನು ಅನೇಕ ಸಂರಿ ಉಪಯೋಗಿಸಿರುವುದು 
(60೨. ೨೨6). ೩. (ಆಲಂ) ಬೇರೆ ಮಾತು : ನಾಲಿಗೆಗೆ ಪುನರುಕ್ತಿಯಾಗೆ 
ಪ್ರರುಧ್ರಿ ನಗುಎಳೆಲೆ ಮೆ.ಲೆ ನಾವ್‌ ನುಡಿದೆಡಹೆವೆಂಬುದು ಮೇಲು 
ವತಾತಾಗಿಹುದು (ತೊರರಾ. ೩-6-೪೦). [೫೦.3 

ಪುನರುಚ್ಚರಿಸು (ಕ್ರಿ). ಹೇಳಿದುದನ್ನು ಹೇಳಿದಂತೆಯೇ ಮತ್ತ ಹೇಳು : 
ಪರದೇಶದವರೂ ಅವರ ಅಭಿಪ್ರು ವನ್ನು ಮಕ್ಕೇಕುಮಕ್ಕೆ ಪುನರು 
ಚ್ವರಿಸುವ ನಮ್ಮ ದೇಶದವರೂ ಹೇಳುವ ಮಾತುಗಳನ್ನು ನಾವು ನಂಬ 
ಬೇಕಾಗಿಲ್ಲ (ರಃಕನೈ. ೪೨); ಒಲೆನಿನ್‌ ಸಂತೋಷದಿಂದ ಆ ಮಾತುಗಳನ್ನೆಲ್ಲಾ 
ತನ್ನಷ್ಟಕ್ಕೆ ಶಾನು ಪುನರುಚ್ಛರಿಸಿಕೆೊಂಡನು (ಮಲೆನಾ. ೨೦೦) - 

[ ಸಂ. ಪುನರುಚ್ಚರಣ 4 - ಇಸ್ಕು ] 


ಪುನರುಜ್ಜೀವನ (ನಾ). ಮತ್ತೆ ಏಳಿಗೆಯಾಗುವಂತೆ ಮಾಡುವಿಕೆ ; 
ಪುನರುದ್ದಾರ : : ಕೋರಿಯದಲ್ಲಿ ಲೋಕಮತಾನುಸಾರವಾಗಿ ಕೋರಿಯದ 
ರಾಜಮನೆತನದ ಪುನರುಜ್ವೀವನಕ್ಕೊಪ್ಪಬೇಕಾಯಿತಂ (ಗತಂ: ೬೦)- 

[ ಸಂ.) 

ಪುನರುಜ್ಜೀವಿತ (ನಾ). ಪುನರುದ್ಧಾರ ಹೊಂದಿದುದು ; ಏಳಿಗೆಯನನ್ನಿ 
ಪಡೆದುದು : ಆರ್ಯಸಂಸ್ಕೃತಿಯ ಪುನರುಜ್ಜೀವಿತವುಗಿ . * * 
ಪುರುಷರತ್ನಗಳು ಎಲ್ಲಾ ವಿಧವಾದ ಕಾರ್ಯಗಳಲ್ಲೂ ಪ್ರವರ್ಶಿಸ 
ತೊಡಗಿದರು (ಕಾಕ್ಕೋದ: 1% ಪ್ರಸ್ತಾವನೆ). [ ಸಂ.] 

ಪುನರುಜ್ಜೀಎಸು (ಕ್ರಿ). ಮತ್ತೆ ಪ್ರಚುರಕ್ಕೆ ತರು: ಪುನಶ್ಚೇತನ 


ಅ ಮತ್ತುಟಿ ಕಾರಗಳನ್ನು ಪೈನರುಜ್ಜಿ ೇಎಿಸುವ ವಿಸಮ್ರ 
. ಪುಂಡಿತ ಪ್ರಿಯಪುಡಿತಮಂಡಳಿಯಿಂದ ನಡೆದಿದೆ 

(ರಶ್ರವಿವ. ೩೫೭), [ ಪುನರ: ಜ್ಹೀವನ + ಎ ಇಸ್ಕು) 

ಪುನರುತ್ಥಾನ (ನಾ). ಚೆ ೈತನ್ಮವನ್ನು ಹೊಂದುವಿಕೆ ; ಅಭಿವೃದ್ಧಿ 
ಬರುವಿಕೆ : ಧಾರ್ಮಿಕಕ್ಷೇತ್ರದಲ್ಲಿ ದಕ್ಷಿಣಹಿಂದುಸ್ಥಾನದಲ್ಲಿ ಹ 
ಧರ್ಮದ ಪುನರುತ್ಮಾನವು ಜೋರಿನಿಂದ ನಡೆದಿತ್ತು (ಣಟ- ೦೩%) ; 
ಹಿಂದೂಧರ್ಮವು ಪುನರುತ್ಥೂನವಾದ ಮೇಲೆ ಅಲ್ಲಿಗೆ ವೈದಿಕಮತವೂ 
ಹೋಗಿ, ಅಲ್ಲಿ ಹಿಂದೂರಾಜರು ರಾಜ್ಯ ಕಟ್ಟಿದರು (ರತ. ತೆ, ( ಸೇ-) 


ಗೊಳಿಸಂ : 
ಪ್ರಯತ್ನಗಳು 


ಪುರರ್ಫಟನೆ 


ಪುನರ್ಥ್ಧಟನೆ (ನಾ). ಮರಳಿ ವ್ಯವಸ್ಥೆ ಮಾಡುವಿಕೆ : ಹೊಸ ಸುಧಾರಣ 
ಚುನಾವಣೆ ನಡೆದು ಪರಿಷತ್ತಿನ ಪುನರ್ಫ್ಥಟನೆಯಾಗುವವರೆಗೆ ರಾಜ್ಯಪಾಲರು 
*- * ನಿರ್ದಿಷ್ಟವಾಗಿರುವ ಕಾರ್ಯುಕ್ರಮವನ್ನು ಕೈಕೊಳ್ಳಬಹುದು (ಕಾರಾನ. 
೨೩೪); ಆರ್ಥಿಕ. ಸಾಮಾಜಿಕ ಹಾಗು ರಾಜಕೀಯ ಪುನರಟನೆಯಾಗದೆ 
ಹೋದರೆ ನವ್ಮಜೀವನಸಾಹಿತ್ಕಗಳ ವಿಕಾಸ ಬರಿ ಒಂದು ಮಧುರಸ್ವಪ್ನ. 
ಆದರೆ ಈ ಪುನರ್ಧಟನೆಯ ರೀತಿ ಯಾವುದು ? (ಶಕ್ಕಳಾ- ೧೬). 
[ಸಂ. ಪುನರ್ವಟನಾ) 
ಪುನರ್ಜನ್ಮ (ನಾ). ಮರುಹುಟರ್ಬಿ ; ವಂತ್ತೊಂದು ಜನ್ಮ: ಮುನಿ 
ದೀಶಂ ತವೆ ಸುಟ್ಟು ಮುಂ ಕರುಣದಿಂದಿತ್ತಂ ಪುನರ್ಜನ್ಮಮಂ ನಿನಗೆ 
(ಕಂತಠಾ. ೪-೩೦) ; ನಿರ್ಜರೇಂದ್ರನ ಸೂನು . . - ಮೈೈಮಣ್‌ದು ಬಿದ್ದನಿಳೆ 
ಯೊಳ್‌ ಪುನರ್ಜನ್ಮಮೆನೆ ಕೂಡೆ ಚೇತರಿಸಿ ನರನೆಚ್ಚು ಕಡಿದನಾತನ ಧನು 
ವನು (ಕ್ಕೆ ಫಾ. ೨೩-೩೩) ; ಪುನರ್ಜನ್ಮ ಪಡೆಯಿತು! ಹರಿದು ಹುಚಿ 
ಹೋದ ನಾಡು ಮತ್ತೆ ಒಂದಎಯಿತು | (೩ರ: ೭೯-೦)- 
[ ಸಂ. ಪುನರ್ಜನ್ಮನ್‌ ) 
ಪುನರ್ಜಾತ (ಗು). ೧. ಮರಳಿ ಹುಟ್ಟಿದ ; ಹೊಸಜನ್ಮವನ್ನು ಪಡೆದ. 
" ಅಷೆನರ್ಜಾತ' ಹೋ. (ನಾ). ೨. ಸಂಸ್ಕಾರದಿಂದ ಹೊಸ 
ಜೀವನವನ್ನು ಪಡೆದವನು: “ ಪುನರ್ಜಾತಃ __ಶಿವದೀಕ್ಷೆ ಹೊಂದಿದ 
ವನು, ಗುರುಕೃಪೆ ಪಡೆದವನು ್‌ (ಕಸಾ. ೨-೭) ; ಪೂರ್ವವಳಿದು 
ಪುನಜರ ತರೆ ವಡಡಿದೆವೆಂಬಿರಿ ಪೂರ್ವವಳಿದುದಕ್ಕೆ ಭವ ಹಿಂಗದೇಕು 
(ಪೋರಾ: ೩೯-೦೬೩) ; ನರೆ ಪಶು ಪ್ರಾಣಿಗಳಿಗೆ ಸುಜ್ಞಾನದೀಕ್ಷೆಯನಿತ್ತು 
ಪೂರ್ವಗುಣವಳಿದು ಪುನರ್ಜಾತರೆನಿಪ (ನವಮೋ. ೧೮-೧೬)- [ ಸೆಂ.) 
ಪುನರ್ದತ್ತಿ (ನಾ). ಮರಳಿ ಮಾಡಂವ ದಾನ; ಪುನಃ ಕೊಡುವ 
ದಾನ : ಅನೆಸೆಜ್ಜೆಯ ಬಸದಿಗೆ ತಾಂಬ್ರಶಾಸನಮಯರ್ಪ್ಯದೆಯಿಂದಾಳ್ಳೆ 
ಗುಡಿಗೆಜಕಿಯ ಕಮ್ಮತವಳಗಾಗಿಯಿಅ್‌ ವೊಲನುಳ್ಳನಿತುಮುನಿನ್ನಿಲಿಂ ಮೇರೆ 
ಯಮ್ಮ ಧರ್ಮಮಾಗಿ ಪುನರ್ದ್ವತ್ತಿ ಮಾಡಿ ಶ್ರೀನನ್ನಿಪಣ್ಣಿ ತದೇವರ್ಗೈ 
ಹಸ್ತೋದಕಂಗೆಯ್ದು ಕೊಟ್ಟೆವು (೩3922. ೩x: ೪೬-೪೦; 3073), 
ಪುನರ್ದ್ವತ್ತಿಯಾಗಿ ನಾಲ್ಕುಂ ಸುಂಕದೊಳವೆರಡೊಲ್ಲೆ ಅ್‌ ಕೊಡವೀಸವ 
ಸಹಿತವಾಗಿ ಬಟ್ಟ ಉಪ್ಪಿನ ಪೆ[ಂಟಿ] ಅಅುವತ್ತು (ಸ9೩ಇ. ೫2; ೬೦-೨೪; 
3088) - [ಸಂ. ] 
ಪುನರ್ದರ್ಶನ (ನಾ). ಮತ್ತೆ ಕಾಣುವಿಕೆ : ಪುನಃ ಮಾಡುವ ಭೇಟಿ: 
ಪ್ರನರ್ದರ್ಶನಮಕ್ಕೆಂದುಂ ಯಶಮಕ್ಕೆ ವಿಜಮಮುಕ್ಕೆ ಂದೊಳ್ಬಕ್ಕೆಂದು... 
ಅಚ್ಮುತಕಲ್ಪಕಚ್ಕುತೇಂದ್ರಂ ವೋದಂ (833ತಿತು. ೭-೧೦೬). [ಸೆಂ.] 
ಪುನರ್ಧಾರೆ (ನಾ). ಮರಳಿ ಧಾರೆಯೆರೆದಂ ಕೊಡುವಿಕೆ ; ಪುನರ್ದತ್ತಿ : 
ಶ್ರೀಮೂಲಸ್ಥ್ಮೂನಭೋಗೇಶ್ವರದೇವರಿಗೆ ಸರ್ವ್ವನಮಸ್ಕವಾಗಿ ಪುನರ್ದ್ವ 
ರೆಯ ಮಾಡಿದರೆ) (3389. XX; ೦೯೨-6; 1215). 
[ ಸಂ. ಪುನರ್ಧಾರಾ)] 
ಪುನರ್ನವ (ಗು). ೧. ವಂತ್ತೆ ಹೊಸತಾಗುವ. (ನಾ). ೨. ಮರಳಿ 
ಹೊಸತಾದಂದಂ ; ಪುನಃ ಹಂಟ್ಟಿ ಬೆಳೆದಂದಂ : ಉಡಿದೀ ನಮ್ಮಿರ್ವರ 
ತೊಡರ್ಪಿಂದಂ ನೀಂ ಪುನರ್ನವಂ ಮಾಡಿನ್ನುಂ (ಕಾಂತಿಫ. ೭-೦೦೪). 
೩. ಹೊಸ ಚೈತನ್ಯವನ್ನು ಪಡೆದವನಂ : ದಿನದಿನದ ಜಾಡ್ಕದಲ್ಲಿ 
ಹೊಸತೇನೊ ಒಂದು ಚೈತನ್ಮ ಚಿಗುರಿ ಪುನರ್ನವನಾಗಿ ಅವನು ಕೆಲಸಕ್ಕೆ 
ಮರಳಿದರೆ ಶ್ರೇಯವಲ್ಲದೆ? (ಗಾಳಶ- 8): ೪. ಉಗುರಂ ; ನಖ: 
“ ಕಾಮಾಂಕುಶಾಃ, ಕರರುಹಂ (ಪುನರ್ನವೂ) - . . ನಖರಂ ಈ 
೫ (೬7?) ಉಗುರ್‌ ” (ತರಾಯು. ೪೪-೩೩೭): [ಸಂ.) 
ಪುನರ್ನವ (ನಾ). ಒಂದಂ ಬಗೆಯಂ ಸಸ್ಯ. ಬಿಳಿಯ ಗಣಜಿಲೆ ; 
ಕೊಮ್ಮೌಗಿಡ: “ಗಣಜಲೆ ಪುನರ್ನವ ಶಿವಾಟಿಕೆಯೆ:ನಿಕ್ಕೈ [ಮುಂಗರಾ ೪೦-೩೦); 


3೬೮೬ 


5 |ಪುನರ್ನವೆ 


40 


ಪುನರ್ರಟಸು 


ಕನಕೆದ ಕಾಂಯನೊಂದುದೆವಸಂ ತಿಅದಟ್ಟುಣ! ಸುಣ್ಣದೊಟಲೊಳ್‌ 

ದಿನಮಿರಿಸಿಟ್ಟು ಕರ್ಚಿ ಗುರುಗುಂಜೆ ಪುನರ್ನವಿ ಪದ್ಮ ಪತ್ರ ವೆಂಬಿನಿತುಮನಿಕ್ಕಿ 

ಸುಣ್ಣದೊಳವಂ ಪದಪಿಂ ತೆಗೆಪತ್ತೆ ಅಡುಗಾವ ಜಾಡವುಂ 

(ಯೋಳೋಪ. ೮-೩೦) [< ಸಂ, ಪುನರ್ನವ] 

(ನಂ). ೯ ಪುನರ್ನವ: “ ಪುನರ್ನವ, ಶೋಧಭ್ನೀ- 
೨ ಕೊಮ್ಮೆಗಿಡ ” (ಸಿರ್ಮಾಂತಿ. ೦೪೬). (ಸೆಂ. ಪುನರ್ನವಾ) 

ಪುನರ್ಭರಣ (ನಾ). ಮರಳಿ ನೆಲೆಗೊಳಿಸಂವಿಕೆ; ನವೀಕರಣ : 
ಜೀರ್ಣೋದ್ಧಾರ : ಪ್ರಘಟ್ಟದಿಂ ಕೆಟ್ಟ ಸಮ್ಮನ್ನಿಯಿಂ ಪುನರ್ಬೃರಣಂ 
ಮಾಡಿ (ಎಂ. ೩೪, ೭೪-0೪; 1060); ಪುರಿಗೆ ಯೆೊಳ್ಳಿರಾಡಿಯ 
ವುರವರಮಳಿದಿಟ್ಟುದಂ ಗಜಾರಿಧ್ವಜನಾದರದಿನ್ನಮೆ ನೋಡಿ ಪುನರ್ಬ್ಯರಣಂ 
ಮಾಡಲೈವೇಡಿ ಜಯಕೇಶಿನ್ರಿಪಂ - - - ಮಾಡಿದಂ ತತ್ತುರಮಂ 
(ಶೌಇಇ. ೩೫, ೪೩-೩೩ ; 1074); ರಾಯಮುರುರಿ ಸೋವಿದೇವ . . . 
ಮಣಿಯೊರೆಂ ಪುನರ್ಬರಣಂ ಮಾಡಿ ಮುತ್ತಗೆಯ ನಡುವಣ ದಕ್ಷಿಣ 
ಮುಖ ಶ್ರೀಚೆಂನಕೇಶವರ್ಗೆ ಧುರಾಪೂರ್ವ್ವಕಂ ಕೆೊೊಟ್ಟಂ (ಳೊಲ್ಮಾಕಾ.೪-೪೫ ; 
1170). [ಸೆಂ.] 

ಪುನರ್ಭವ (ನಾ). ೧. ಮರುಹಂಟ್ಟು : ಪುನರ್ಜನ್ಮ: ಜಾನಿಸುತ 
ಪರಪದದಲ್ಲಿ ಕೂಡಿರ್ದನಾದೊಡೀ ರಸೆಯೊಳಾತಂಗಂ ಪುನರ್ಭವಮದಿಲ್ಲಂ 
(ಅಕ್ಕೆ ಶು. ೬೩--೬೨). ೨. ಉಗಂರಂ : ನಖ : “ಪುನರ್ಭವಃ , ಕರರುಹಃ, 
ನಖಃ, ನಖಶಃ . . . ೪ ಉಗುರುಗಳ ಹೆಸರುಗಳು” (ಸಿದ್ಧಾಂತಿ. ೦೯೩). 
೩. ಕೂದಲು. 

ಪುನರ್ಭವನಾಗು--ಮರಳಿ ಹೆಟ್ಟುವವನಾಗಂ; ಸಾಯು ; ದಿವಸಕರ 
ಚಂದ್ರಯಂತೆ ಭಾರ್ಗವನಂ ಜನ್ಮಾವಸರದೊಳಿ:ಕ್ಷಿಸುವಡೆ ದೇವವಿನೂತಂ 
ಪುಟ್ಟಿದ ಮಾನವನಿರದೆ ನವಾಬ್ದದಿ: ಪುನರ್ಭವನಕ್ಕು೦ (ಜಾತಿ. ೬_೨೪೯೪)- 
ಪುನರ್ಭವನೆನಿಸು - ಪುನರ್ಭವನಾಗಂ : ನಿಲೆ ತದುಶಾಧೀಶ್ವರಂ ಷಷ್ಮ ಗೇಹ 
ದೊಳಾ ಲಗ್ನಭೆವಂ ಪುನರ್ಭವನೆನಿಸ್ಕುಂ ತತ್ತೃಮಾಣಾಹದಿಂ (ಕಾಕತಿ-೬-೩೭)- 
[ಸಂ.] 

ಪುನರ್ಭವಿಸು (ಕ್ರಿ). ಮತ್ತೆ ಹುಟ್ಟಿ ಬರು; ನಿನ್ನ ಪತಿ. .. ದಹನ 
ವಾದಾ ನೀನು ಬಂದೆರಗಲಾವಿತ್ತಯಾಶೀರ್ವಚನಮೇನು ಪುಸಿಯದು 
ಪುನರ್ಭವಿಸಿ ಬುದಪನು (ನನರೋ, ೭-೪)- [ಪುನರ್ಭವ 4 __ ಇಸ್ಮು] 

ಪುನರ್ಭೂ (ನಾ). ೧. ಮರಳಿ ಹುಟ್ಟಿ ಬಂದಂದಂ ; ಪುನರ್ಜನ್ಮ 
ಹೊಂದಿಮದು. ೨. ಮರುಹುಟ್ಟು ; ಪುನರ್ಜನ್ಮ. ೩. ಮರು 
ಮದಂವೆಯಾದವಳು ; ಎರಡನೆಯ ಸಲ ಮದಂವೆಯಾದವಳು : 
“ಪ್ರನರ್ಭೂಃ, ದಿಧಿಪೂಃ ಈ ೨ ಮಲಣುವಾಬವಳ್‌” (ತರ್‌ಯು.60-40) ; 
ಪುನರ್ಭೂ ಎಂದರೆ ಮೊದಲು ಒಬ್ಬನನ್ನು ಮದುವೆಯಾಗಿ ಆಮೇಲೆ 
ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡವಳೆು (ಅರರ. ೧೩೦). (ಸಂ-] 

ಪುನರ್ಮಿಲನ (ನಾ). ಪುನಃ ಭೇಟಿಯಾಗಂವಿಕೆ ; ಪುನಃಸಮಾಗವಂ : 
ದುಷ್ಕಂತ ಶವ್ಮು ವಪುನರ್‌ಮಿಲನದ ಗುರುತಾಗಿ ಅದನ್ನು 
ತೊಡಿಸಲು ಬರುತ್ತಾನೆ (ರರ್ಮಸಾ. ೭೩) [ಸಂ.] 

ಪುನರ್ರಚನೆ (ನಾ). ಇದ್ದುದನ್ನು ನವೀಕರಿಸಿ ಪುನಃ ನಿರ್ಮಿಸುವಿಕೆ ; 
ಪುನರ್ನಿರ್ಮಾಣ ; ಶಿಕ್ಷಣದ ಪುನರ್ರಚನೆಯಲ್ಲಿ ರಾಷ್ಟ್ರ ಈಗ ಎರಡು 
ಮುಖ್ಯ ಮಂಂಬುಗಲೆಲ್ಲಿ ಹೆಜ್ಜೆಯಿಡುಶ್ತಿದೆ (8ಡ- ೪ ಮುನ್ನು): 

[ p ' ಪುನಾರಚನೆ” ಎಂಬುದು ಇದರ ಶುದ್ಧರೂಪ] 

ಪುನರ್ರಚಿಸು (ಕ್ರಿ). ವಂರಳಿ ನಿರ್ಮಿಸು ; ಪುನಃ ರಚಿಸು; ಪದಗಳ 
ಧ್ವನಿರೂಪನನ್ನು ಪುನರ್ರಚಿಸಲು ಈ ಎಲ್ಲ ದ್ರಾವಿಡಭಾಷೆಗಳ ರೂಪಗಳನ್ನು 
ತುಲನೆ ಮಾಡಿ ನೋಡಬೇಕು (ರ್ರಾಎಂ. ೦0 ಹಪ್ಲಿಲಿ)- 

P ವ್ಯಾಕರಣದ ಪ್ರಕಾರ ಇದು ಅಸಾಧುರೂಪವಾದರೂ ಈಚೆಗೆ 


ಪ್ರನರ್ವರಣ 


ಇಂತಹ ಶಬ್ದಗಳು ಅಧಿಕವಾಗಿ ಪ್ರಯೋಗಗೊಳ್ಳುತ್ತಿವೆ. ಉದಾ 
ಹರಣೆಗೆ " ಅಂತರ್ರಾಷ್ಟ್ರೀಯ ಕ ಇತ್ಯಾದಿ. [ಪುನರ್ರಚನೆ * _ಇಸ್ಕು) 
ಪುನರ್ವರಣ (ನಾ). - ಪುನರ್ಭರಣ ; ರುದ್ರಶಕ್ತಿಪಣ್ಣಿತರ್ಗ್ಗೆ ಧಾರಾ 
ಪೂರ್ವ್ವಕಂ ಸರ್ವ್ವನಮಶ್ಶಂ ಪುನರ್ವ್ವರಣಮ್ಮ್ಮಾಡಿ ಕೊಟ್ಟ ಪೂರ್ವ್ವವೃಶ್ತಿಯ 
ಗರ್ದ್ವೆ ವಂತ್ತರೆರಡು (ರೈ ಅರಿ. ೧೯೨೯, ೩೩-86 ; 1028) 
[ಣ ಇದು ' ಪುನರ್ಭರಣ ' ಎಂಬುದರ ಅಪಲಿಖತವಿಶಬಹುದು)] 
ಪುನರ್ವಸತಿ (ನಾ). (ಪುನಶ್ಚೆ ೨ತನ್ಕವನ್ನು ಪಡೆಯಲು ಒದಗಿಸುವ) 
ವಂರುವಸತಿ ಕಾಯಿಲೆಯಿಂದ ನರಳಿದ ರೋಗಿಗಳಿಗೆ ಪುನರ್ವಸತಿ 
ಯನ್ನು ವ ಮಾಡಿಕೊಡಬೇಕು (40ಕೋ. ೪೭). [ಸಂ.]) 
ಪುನರ್ವಸು (ನಾ). [ಜ್ಯೋತಿ] ಇಪ್ಪತ್ತೇಳಂ ನಕ್ಷತ್ರರುಶಿಗಳಲ್ಲಿ ಏಳನೆ 


ಯದು ಮತ್ತು ಆ "ರಾಶಿಯಲ್ಲಿ ಬರುವ ವಾಳೆ : ಪುನರ್ವಸುಃ, 
ಅದಿಪಿಃ, ಆದಿತ್ಮಂ. ಆದಿದೈವತಂ ಈ ೪ ಪುನರ್ವಸು ನಕ್ಷತ್ರಕೆ ಪೆಸರು 
(ಕಾಸ್ಮರ, ೬೨-೪)- [ ಸಂ. 
ಪುನರ್ವಿಮರ್ಶೆ (ನಾ). ಮರಳಿ ಪರಾಮರ್ಶಿಸುವುದು: “ ಪಂಷ್ಕರಣ, 
ಪುನರ್ವಿಮರ್ಶೆ “ (೩೪16102 ಶಶ್ರಿತಿ. ೩೦)- [ ಸಂ. ಪುನರ್ವಿಮರ್ಶ) 
ಪನರ್ವಿವಾಹ (ನಾ). ಮರುಮದುವೆ: ಕೆಲವು ಸಂದರ್ಭಗಳಲ್ಲಿ 


ಪುನರ್ವಿವಾಹವು ಯುಕ್ತವೆಂದು ಹೇಳಲ್ಪಟ್ಟಿದೆ (ಕಾಕ5. ೩೩). 5-7 
ಪುನರ್ಮ್ಶೃವಸ್ಥೆ (ನಂ). ಮೊದಲಿದ್ದುದನ್ನು ಬದಲಿಸ ಮರಳಿ ಮಾಡಿದ 
ಏರ್ಪಟಂ : ವಂಂಂದಿನ ನಮ್ಮ ಶಾಲೆಗಳು ಪುನರ್ವ್ವೃವಸ್ಥೆ ಯಾಗಬೇಕಾ 
ಗಿದೆ (ಕರ: ೦೭೨) ; ತನ್ನ ಬುಹ್ಯಜೀವನವನ್ನೆಲ್ಲ ಪುನರ್ವ್ಯವಸ್ಥೆ ಗೊಳಿಸ 
ಬೇಕೆಂದು ನೆಕ್ಲುದೋವ್‌ ಉದ್ದೇಶಿಸಿದ್ದನು (ಫುಷರು- ,೦೪೪). 
[ ಸಂ. ಪುನರ್ವ್ವೃವಸ್ಥಾ] 
ಪುನಶ್ಚರಣೆ (ನಾ). ಮಂತ್ರವನ್ನು ಪುನಃಪುನಃ ಉಚ್ಚರಿಸಂವಿಕೆ ; 
ಜಪಿಸುವಿಕೆ : ಮಂತ್ರ ಕಲಿತಡೇನು ಪುನಶ್ಚರಣೆ ಮಾಡಿದಲ್ಲದೆ ಸಿದ್ಧಿಸದು 
ವಸುರಜತಸ್ಫಟಿಕವಮೃೃಶ್ತಿಕಾಶಿಲಾಮಯಲಿಂಗವಂಸು 
ತೇಜಪುನಶ್ಚರಣೆಯಿಂ ಪರಿಶುದ್ಧಿಯೊಡೆದು 


(9ನತಃ. ೧೯೩-೮೭೬) ; 
ಎಟ್ಟು ಪೂಜಿಸು 
(ತೆರಲೂ: ೨-೩೬) [ಆ ಸಂ. ಪುರಶ್ಚರಣ 

ಪುನಶ್ಚೇತನ (ನಾ). ಮರಳಿ ಚೆ ಓೈತನ್ಯವನ್ನು ಹೊಂದಂದಿಕೆ : 
ಶ್ರೀಮತಿ ರುಕ್ಮಿಣಿದೇವಿ ಮಂಂತಾದವರು ಕಲಾಸಂಪ್ರದಾಯಗಳನ್ನು 
ಪುನಶ್ಚೇತನಗೊಳಿಸಿ ಬೆಳೆಸಲು ಪ್ರಶಂಸನೀಯವಾದ ಸೇವೆಯನ್ನು ಸಲ್ಲಿಸಿದರು 
(ಶಾರದ. 88೨). [ಸಂ-] 

ಪುನಶ್ಚೇತನಗೊಳ್ಳು (ಕ್ರಿ). ಮರಳಿ ಚೈತನ್ಮವನ್ನು ಪಡೆ,-ಉತ್ಸಾಹ 
ವನ್ನು ಹೊಂದು : ಮಳೆಯಿಂದ ಪುನಶ್ಚೇತನಗೊಂಡ ತೋಟ ಹೊಲ 
ಗಳ ದೃಶ್ಯದಿಂದ ಅವನು ಆನಂದಪುಲಕಿತನಾದನು (ಫುನರು. ೪೬೬). 

[ ಪುನಶ್ಚೇತನ + ಕೊಳ್ಳು (-ಆ ಕೊಳ್‌) ) 
ಪುನಸ್ಸ ಎಯಂವರ (ನಾ). = ಪುನಃಸೆ ; ಯಂವರ : ಎನಗೆಯಿನ್ನು 


ಪುನಸ್ಸ್ವಯಂವರ ವಂನದೊಳುಂಟೇ ನೀವು ಬರಬೇಕೆನುತ ವಾರ್ತೆಯ 
ಕಲ್ಪಿಸಿದೆ (ಸಳತ. 6-೩). [ ಸೆಂ. ] 
ಪುನಹ (ಅ). ಮತ್ತೆ ; ಪುನಃ: ವಂರಳಿ: ಮನಸ್ಸು ತೃಪ್ತಿಗೊಳ್ಳಿದೆ 


ಪುನಹ ಅದೇ ಪ್ರಶ್ನೆಯನ್ನು ಹಾಕುತ್ತಿತ್ತು (ನಡೆರಾ- 11, ೪99).[ ಆ ಪುನಃ] 
ಪುನಾರಚನೆ (ನಾ). ಮರಳಿ ರಚಿಸುವುದಂ ; ಪುನರ್ನಿರ್ಮಾಣ ; 
ಶರೀರದ ಬೆಳೆವಣಿಗೆ ಮತ್ತು ಪುನಾರಚನೆಗೆ ಅವಶ್ಯವಾದ ಕಚ್ಚಿ ಮಾಲ 
ನ್ನೊದಗಿಸುವುಮು ಮುಖ್ಯವಾಗಿ ಸಸಾರಜನಕಗಳು ಮತ್ತು ಎವಿಧ 
ಜಾತಿಯ ಲವಣಗಳು. ಈ ಕೆಲಸವನ್ನು ಮಾಡುತ್ತವೆ (6ರುಸೌ- 3೬). 
[ ಸಂ. ಪುನಾರಚನ ] 


ಒಂದು ಬಗೆಯಂ ಔಷಧೀಸಸ್ಮ : ಚೀನುಬಿಳಿವಂರ, 


ಪುನಾಲಿ (ನಾ). 


೫8೬೮೭ 


10 |ಪುನೀತೆ (ನಾ). 


15 


20 


30 


ಪುನ್ನಾಗವರಾಲಿ 


ಪುನಾಲಿ, ಹುದಿಬಳ್ಳಿ (ಕಣ. ೨೪-೩೬೪). ?) 

ಪುನೀತ (ಗು). ೧. ಪವಿತ್ರವಾದ ; ಶಂದ್ಳವಾದ : ಆತನಂ ನೋಡಿದೊಡೆ 
ಸಾಕು ಪುನೀತಭಕ್ತಿ ಗುಣತ್ವವಹುದು (೩ಸವ್ರ. ೯-೦4); ಆ ಪ್ರೇಮವೆಂಬ 
ಪುನೀತವಸ್ಸುವಿಗೆ ಪಕ್ಷಪಾತಎಲ್ಲ. ತಾರತಮ್ಮವಿಲ್ಲ (ಸುಂರಂ- 09). (ನಾ). 
ಪಿ. ಪರಿಶುದ್ಧವಾದಂದಂ : ಪಾವನ : ಸದ್ದುಣಚರಿತ್ರನಾಮಾಳಿಯಿ 
ಜಗಮಂ ಪುನೀತಮಂ ವತಾಳ್ಚ ನಿನ್ನೇಳಿಗೆಯನವನೆತ್ತ ಬಲ್ಲಂ (ಜನಾ. 
06-9೩8) - ೩.ಪರಿಶುದ್ಧನಾದವನು : ಉತ್ತಮಕುಲದೊಳೊಗೆದು ಪುನೀತ 
ನಾಗಿ... ಬಾಳೆ (ರಸಕ. ೩-೫೩) ; ಮಂದಬುದ್ಧಿಯವರೂ ಶಿಕ್ಷಣ 
ದಿಂದ ಪುನೀತರಾಗುವಂತಾಯಿುತು (ಶಿಕ್ಷರ. ೬೮೯). [ಸಂ.7 

ಪರಿಶಂದ್ಧಳಾದವಳು ; ಪಾವನೆ: ಆತನುತ್ತಮಸತಿ 

ವಿಶೇಷಪುನೀತೆ ಮಾದಾಂಬಿಕೆ ಸವಿನಯಾನ್ವಿತೆ ಸತ್ಯುಲಜಾತೆ (ಅಪ್ಪ. ೨.9೭). 

ಲ [ಸಂ. ಪುನೀತಾ ] 

ಪುನುಗು “ಪುಣುಗು' ನೋ. 

ಪುನುವಲವಳ್ಳಿ (ನಾ). ಒಂದು ಊರಿನ ಹೆಸರು; p ಸೊರಬ 
ತಾಲ್ಲೂಕಿನ ಈಗಿನ ಹುನವಳ್ಳಿ : ಬಳಗಾಜರ ಕೋಕರಂ ಪುನುವಲವಳ್ಳಿ 
ಯವ್ಲಿಲ್ಲು ಪುಯ್ಕಲಂ ಪರಿದು ಮಾರ್ಬ್ಬಲಮಂ ತಳ್ತಿಆ್‌ದು ಸ್ವರ್ಗಾ 
ಲಯಕ್ಕೆ ಸನ್ಮಂ (ಎಳ. VIIL, Aad. 340-4  979)- 

[ ಪುನುವಲ್ಕ + ಪಳ A 

ಪುನೆ (ನಾ). ಒಂದಂ ಬಗೆಯ ಸಸ್ಯ ; ಸುರಗಿ, ಗರ್ದುಂಡಿ, ಪುನ್ನೂಗ, 
ಪುನೆ (ಮೈ. ೩೭-೦೦೪೩). [?1 

ಪುನ್ನಮಿ "ಪುಣ್ಣಮೆ' ನೋ. 

ಪುನ್ನಾಗ (ನಾ). ೧. ಪುರುಷರಲ್ಲಿ ಶ್ರೇಷ್ಠನಾದವನು.. ೨. ಗಂಡು ಆನೆ. 
೩. ಬಿಳಿಯ ಆನೆ. ೪. ಪಟ್ಟದ ಆನೆ. ೫. ಕೋಣ. ೬. ಹಾವು. ೭. 
ಒಂದಂ ಬಗೆಯ ಮರ ಮತ್ತು ಅದರ ಹೂವು; ಸುರಹೊನ್ನೆ : 
“ ವುನ್ನೂಗ,  ಸುರಪರ್ಣಿಕಾ_ಈ ೨ ಸುರಹೊನ್ನೆ” (ಹರಾಯು. 
೩೩-83); ಅಪೂರ್ವವಂಪ್ಪ ಪುನ್ನುಗದ ಬಾಸಿಗಂ ಬಗೆದ ಬಣ್ಣದ ಪುಟ್ಟಿಗೆ 
ನಾಗಜಾಲಮೆಂದಾಗಡೆ . . . ನಾಗಿಣಿ ನಾಗಬಂಧದೊಳೆ ತಳ್ತು ಗುಣಾರ್ಣ 
ವನಂ ಮರುಳ್ಹಿದಳ್‌ (ಶಂಶರಾ- ೪-0೭); ಮೂಳಿದು ಸ್ವರ್ಗಕೆ ಪರಿದು 
ಪೋಗುವ ತೆರೆದಿ ನೆಮ್ಮಿ ಗಗನವ ತುಡುಕಿ ಪುನ್ನಾಗ ನಾಗವಳ್ಳಿಯ ವೊಲಂ 
ಕಂಗೆಸೆದುವು (ಕಠಠೋ. *-೩೦). ೧, ೩, ೭; ಮಿಗುವ ದ್ವಿಜವರಿವಾರಿ 
ತವಮಗಣಿತ ಪುನ್ನಾಗಸೇವ್ಯವಹನಂ ವಂಶೋಪಗತಮೆನಿಸಿರ್ದ ಬೆಟ್ಟಂ 
ಸೊಗಯಿಸಿದುದು ರಾಜನಂತೆ ಲಕ್ಷ್ಮಿಯ ಪೆರ್ಚೆ೦ (ಶಾರಫು. ೦೦-೦%೪)- 
೨,೬, ೭: ಪುನ್ನಾಗವಿರಾಜಿತಮಿದು ಪನ್ನಗವಧುವಂ ಕರೇಣುವಂ . . . 
ನೆನೆಯಿಪುದಖಳಮೃಗಶರೆಣ್ಮಮುರಣ್ಕಂ (ಪುತಕ್ಳ. 8.೬೩); “ ನರಶ್ರೇಷ್ಮಾ 
ವನೀಜಾತಭೇದ ಲುಲಾಯಂ ಫಣಿ ಪಟ್ಟವರ್ಧನಗಜಂ ಪುನ್ನಾಗಮಕ್ಕುಂ” 
(ನಾವಿರ. ೬೨). [ಸಂ.] 

ಪುನ್ನಾಗತೋಡಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ರಾಗ 
ಪುನ್ನಾಗತೋಡಿ, ಅದಿತಾಳೆ (ಹಶುಕು. ೩೪). [ಸಂ. ಪುನ್ನಾಗಕೋಡೀ) 

ಪುನ್ನಾಗವರಾಲಿ, ಪುನ್ನಾಗವರಾಳಿ (ನಾ). [ಸಂಗೀತ] ಒಂದಂ ರಾಗದ 
ಹೆರರಂ : ಪುನ್ನಾಗವರಾಲಿಯಾದರೋ (೨) ಷಡ್ಮಗ್ರಹಸಹಿತವಾದುದು, 
ಸರ್ವಕಾಲವೂ (ಗಾನಯೋಗ್ಮವಾದುದು) (ಶಕುಶ್ಪ. ೦೩೩)- ಪುನ್ನಾಗವರಾಳಿ : 
ಪುನ್ನುಗವರಾಳಿ : ೮ನೇ ಮೇಳಕರ್ತ ಹನುವುಶೋಡಿಯಲ್ಲಿ ಜನ್ಮ 
(ಸಂಗೀತೆಂ- ೦೩೨); ಇವರು ಪುನ್ನಾಗವರಾಳಿರಾಗವನ್ನು ಮಡಿಸಿ, ಹುತ್ತ 
ಗಳಲ್ಲಿ ಮಲಗಿದ್ದ ಹಾವುಗಳನ್ನು ಮೇಲಕ್ಕೆ ಸೆಳೆದು, ತವ್ಮು ಮಂಂದೆ ಹೆಡೆ 
ಯಾಡಿಸಿ ನರ್ತನ ಮಾಡುವಂತೆ ಮಾಡಿದ್ದೂರೆ' (ಶಂಗೀಕ. 3). 

[ಸಂ. ಪುನ್ನಾಗವರಾಲೀ] 


ಪುನ್ನಾಗವರಾಳಿ ೫೬೮೮ ಪುಬ್ಬೆ 


ಪುನ್ನಾಗವರಾಳಿ “ಪುನ್ನಾಗವರಾಲಿ: ನೋ. 

ಪುನ್ನಾಟ (ನಾ). ಒಂದಂ ನಾಡಿನ ಹೆಸರು: ಶ್ರೀಮತ್ಕೊಜ್ಮಣಿ ಮಹುಧಿ 
ರಾಜಸ್ಕಾವಿನೀತನಾಮ್ನ ( ॥ ಪ್ರತ್ರೇಣ ಪುನ್ನಾಟರಾ([(ಜ]ಸ್ಮನ್ನ ವರ್ಮ್ಮ 
ಪ್ರಿಯವಪುತ್ರಿಕಾಜನ್ಮನಾ . . . ಸಮಸ್ತ ಪುಣ್ಣಾಟ ಪುನ್ನಾಟಾಧಿಪತೀನೂ 
(ರಂ ೦೯೪೦, ೦ ೨೪: 7೬೫). [ಆ ಪುನ್ನಾಡು) 

ಪುನ್ನಾಡಿ (ನಾ). ದೇಹದಲ್ಲಿರಂವ ಹನ್ನೆರಡಂ ನಾಡಿಗಳಲ್ಲಿ ಒಂದು : 
೧. ಇಡಾನಂಡಿಯಲ್ಲಿ ಮಂದಾಕಿನೀ ... ೭. ಪುನ್ನಾಡಿನಾಡಿಯಲ್ಲಿ ಗಂಡಿಕೆ ... 
೧೧. ವಾರುಣಿ-ಗೋದಾವರಿ, ೧೨. ಪೂಷಾ _ಪಯಸ್ವಿನೀ (ಶತಾರ. 
೮-೦೯ 8ಾತ್ಪರ್ಯ). [ ಸಂ, ] 

ಪುನ್ನಾಡು, ಪೂನಾಡಂ (ನಾ). ಒಂದು ನಾಡಿನ ಹೆಸರು; p ಕಾವೇರಿ 
ಮತ್ತ) ಕಪನಿ ನದಿನಳ ನಡುವೆ ಇರಂವ, ನಂಜನಗೂಡು, 
ಹೆಗ್ಗಡದೇವನಕೋಟೆ ತಾಲ್ಲೂಕುಗಳ ಸುತ್ತವರತ್ತಲಿರುವ ಜಾಗ : 
ಶ್ರೀಮತ್ಕೊಂಗಣಿ ಮಹಾಧಿರಾಜಸ್ಯ ಅವಿನೀತನಾಮ್ನಪುತ್ರೆಣ ಪುನ್ನಾಡರಾಜ 
ಸೃನ್ನವರ್ಮುಪ್ರೀಯಪುತ್ರಿಕಾಜನ್ಮನಾ . . . ಬೆಮ್ಮುರೀಶ್ವರಸ್ತಾನಮಂದಳ 
ಪೂರ್ಬ್ಬ ದತ್ತ (£6: ೪, ೦೩೯-೫) 513); ಸ್ವಸ್ತಿಶ್ರೀ ಶಿವವತಾರ ಪೃಥುವೀ 
ರಾಜ್ಯಂಕೆಯೆ ಪುನ್ನುಡಜುಸಂಿರಕ್ಕೆ ಎಅ್‌ಯರ್‌ . . . ಸ್ತಿಅಕಿಯ 
ಮರಿಯಾದೆ ಕೊಟ್ಟರ್‌ (ಎಳೆ: 111. ತಂತನ. ೨3೬-3; ಸು. 810); 
ಪುನ್ನಾಡರಸರಾ ಮಗನ್ನಿರ್‌ ಸೀಮರಸೆ ೫ ೫ ೫ (ಎಕ: 1%, ದೇವನ. ೪೦.೨; 
ಸು. 900 ೪). ಪೂನಾಡು : ತಳವನನಗರ ಶ್ರೀವಿಜಯಜಿನಾಲಯಕ್ಕೆ 
ಪೂನಾಡು ಛಾಸಹಶ್ರ ಎಡೆನಾಡು ಸಪ್ತರಿ ಮಧ್ಯೆ ಬದಣೆಗುಪ್ಪೆ ನಾಮ 
ಮಹಾಧಿರಾಜೇನ ದತ್ತೇನ ಪಡಿಯೇಬಅಕೊಳಂ (ಎಳೆ. 1 (8), ೦-೦೮) 
466 ಳಕು); ಬೂತರಸ ಯುವರಾಜ ಪಥದುಳ್‌ ನಿಮ್ಮ ಕೊಹ್ಸಳ್ನಾಡು 
ಪೂನಾಡಮನಾಳು ತಿಟ್ಟು (ಎಳೆ. 111; ನೆಂಜವೆ. ೭೬-೬; 870). 

[ಜೇ.॥ ತವಿಿ. ಪುನನಾಟು; ಮಲ. ಪುನ್ನಾಡು] 

ಪುನ್ನಾಹ (ನಂ). ಒಂದು ಬಗೆಯ ಕುದುರೆ: ಇಂದಿರನಕ್ಕು ಮೂಷಕ 
ವೃಂದಚಿತೃ್ರಿಯಾವಿರಂಜಿತಂ ಕರ್ಗಲ್ಪಣ್ಣಂದದ ಕೇಸರವಾ ನೊರೆಯಂದ 
ವಂನನುಕರಿಸಿ ತೋರ್ಪೊಡದು ಪುನ್ನಾಹ (ಅಕ್ಕಕಾ. ೨-೨೪). [?] 

ಪುನ್ನಿ (ನಾ). ಒಬ್ಬಾತನ ಹೆಸರಂ : ಕೊಟ್‌ಯವಮ್ಮನ ಅಳಿಯಂ 
ಚಪ್ಪಯ್ಕನ ಮಗಂ ಪುನ್ನಿ ಗೋಸಾಸಿ ಕೆಅ*ಯಂಮ್ಮಾಡಿಸಿ ಕೊನಲ್ಲಿಯ 
ಮಹಾಜನಕೆ ಗೋಸಾಸಮಿಬಿರ್ದ (ಎಳ. ೪111. ಸಾಗರ- ೦೦೦-೭, 986). [?) 

ಪುನ್ಪಯಿರು (ನಾ). ಒಣಭೂಮಿ ವಃತ್ತು ಅದರ ಮೇಲಿನ 
ಕಂದಾಯ; ಖುಷ್ಠಿಬೆಳೆ ಮತ್ತು ಅದರ ಮೇಲಿನ ಸುಂಕ: 
ಯಾ ಗ್ರಾಮದ ಚತುಸ್ಲೀಮೆಗೆ ಸಲುವ ನಂಜೆ ಪುಂಜೆ ವಾನ್‌ಪಯಿರು 
ಪುನ್‌ಪಯಿರು , , . ಉಂಟಾದ ಹಲ ಉಪಾಧಿಗಳೂ ಸಹ ಸೇರ್ಲಿ 
ಕೊಟ್ಟೆವು (8922. 12-1. ೪೬4-೭; 1470), ನಂಜೆ ಪುಂಜೆ ವಾನ್‌ 
ಪಯಿರು ಪನ್‌ಪಯಿರು . . . ಮೊದಲಾದ ಹಲ ಉಪಾಧಿಗಳು ಸಹ 
(Ma 12-11, 9೬೬-೫; 1472). [+ ತಮಿ. ಪುನ್ಪಯಿರ್‌] 

ಪುನ್ಪುಲ 'ಪುನ್ಪೊಲ' ನೋ. 

ಪ್ರನ್ಪೊಲ, ಪುನ್ಹುಲ (ನಾ). ಒಣಭೂಮಿ; ನೀರಾವರಿಯಿಲ್ಲದೆ 
ಬೆಳೆಯುವ ಭೂಮಿ : ಕೊಟ್ಟೊದು ಬರನೂರಾಯು ತೆಜಕಿಯುಂ 
ಪುನ್ಫೊೋಲಮು ನ್ನ » 7 (ಎಳ. ೩ (8), ಮುಳಬ. ೦6೪-೩; 9ನೆಯ 
ಕ). ಪ್ರನ್ಪುಲ : ಕಿಜುಪೆನ್ನಿರ್ವ್ವರ್ಕ್ಯಮಬ್ಬುನ್ನುಲ್ಹಮೆಲ ಪತ್ತೊನ್ಹಿವಿ » 
(ಎಳೆ. ೫೪, ತಿರುವ, ೨೩೨-೩; ?)- (+ ತಮಿ. ಪುನ್ಬುಲ] 

ಪುಚ್ಚೆ, ಪ್ರಬ್ಬ, ಪುಬ್ಬ (ನಾ). ಹೂವು; ಪುಷ್ಪ: 'ಪುಪ್ಪೆಸರ', 
*ಪ್ರಪ್ಪಡಿ: ವರಾ. ಪುಜ್ಪ : ವಜ್ರಕ್ಕೆ ಕೊಟ್ಟ ಗದ್ಮಾಣ ೧ 
ಈಾ ೫) ೨ ; 2078) ; ಶ್ರೀನಂದಾದೀವಿಗೆಗಂ ಶ್ರೀಪದಪುಲ್ಪಕ್ಕಂ 


20 


40 


46 


ನಂದನವನಕಂ . . . ಸಮಸ್ತವಸ್ರ್ತೊಸುಂಕವನಾಚೆಂದ್ರಾರ್ಕತಾರೆಂಬರ 
ಸಧರ್ಪುಮು ಪ್ರತಿಪಾಲಿಸಿದವಂ (ಎಕ. 711, ಶ್ರೀರಂಗ. ೨೩೩ 8; ಸು. 1177). 
ಪುಟ್ಟ: ಆ ದೇವರ ಪೂಜೆಯ ಪುಟ್ಬಿಕ್ಕೆಂದು... ಹೂದೋಟಂ 
ಮತ್ತರು ೧ (೬9292 - XX. ೦೦೯-೨೬: 1148). 
(ಪ್ರಾ. ಪಪ್ಪ . / ಸಂ. ಪುಷ್ಟ] 
ಪುಪ್ಪಸರ (ನಾ). ಹೂವಿನ ಬಾಣವನ್ನು ಹೊಂದಿದವನು ; ಮನ್ಮಥ : 
ಪುಪ್ಪಸರನ ರಾಣಿಗೆ ಮೆಯ್ದೊಡವನುವೊಪ್ಪಿಸಿ ತುಶಿಯ ಮಾಡಿದರು 
(ರೋಹತ. ೦೬-೪1). [ಪುಪ್ಪೆ--ಸರ್ಯ) 
ಪುಪ್ಪುಟ (ನಾ). ಬಾಯಲ್ಲಿ ಆಗುವ ಒಂದು ಬಗೆಯ ಹುಣ್ಣು ; 
ತಾಲುಪುಪ್ಪುಟ', “ದಂತಪ್ರಪ್ಪುಟ' ಪರಾ. [ಆಸಂ. ಪಪ್ಪುಟ) 
ಪುಪ್ಪುಡಿ (ನಾ). ಹೂವಿನ ಹುಡಿ; ಪುಷ್ಪರಜ : ಕರಿಯ ಮಲ್ಲಿಗೆಯ 
ಪಾವನಕುಸುಮಪರಿಮಳವನುಂಡು ಶನ್ಮಕರಂದದೊಳ* ಮಿಂದು 
ಪುಪ್ಪುಡಿಯೊಳು ಮುನವೊೊಲ್ಡು ಪೊರಳ್ಹಂದಿನಿಂದ ಕಪ್ಪಾಗಿ . . . ಸಂಚರಿಪ 
ಷಟ್ಪದಿಗಳನುರಾನಿಸುತ್ತಿರ್ದುವಾ ವರೆವನಾಂತದೊಳಿ್‌ (ತಂದಿಐಡಿ, ೩-39) ; 
ತೆಂಬೆಲರಿಂದಲ್ಲಾಡುವ ತಳಿರ್ತೆಳವಾವಿನ ಪೂಗೊಂಚಲ ಪುಪ್ಪುಡಿಯ 
ಮೊತ್ತದಿಂ ತಟ್ತಿ ಕಾಲ್ದುರಿಗಳಿಂ ., . ಕಣ್ಣೊಳಿಕುಂ (ಬುತ್ರಗೋ. ೦೨-0೨). 
[5 ಪುಪ್ಪ ೪ ಪುಡ) 
ಪುಪ್ಪುಸ 'ಫ್ರಪ್ಪುಸ' ನೋ. 
ಪುಪ್ಪುಸರೋಗ (ನು). ಶ್ವಾಸಕೋಶದ ರೋಗ; ಉಬ್ಬಸ: ಅವಕ್ಕೆ 
ಬರುವ ಸಾಮಾನ್ಯರೋಗಗಳಲ್ಲಿ - . . ಶ್ವಾಸಕಾಂಗಗಳಿಗೆ ಸಂಬಂಧಪಟ್ಟ 
ಮು. ಪುಪ್ಪುಸರೋಗಗಳೂ ಮುಖ್ಯವಾದುವು (ಕಂಕೋ- ॥, ೭೨೪)- 
[ ಪುಪ್ಪುಸ (ಎ ಫುಪ್ಪುಸ) ೬ ರೋಗ] 
ಪುಪ್ಪುಸರೋಗಿ (ನಾ). ಪುಪ್ಪು ಎಸದ ರೋಗವುಳ್ಳ ವ್ಯಕ್ತಿ : ಪುಪ್ಪುಸ 
ರೋಗಿಗಳ ಉಗುಳಲ್ಲೂ ಎಲ್ಲರ ಕರುಳುಗಳಲೂ ಈ ಅಣಬೆಗಳು 
ಸಾಮಾನ್ಯವಾಗಿ ಇದ್ದೇ ಇರುವುವು (ಕಂಕೊ:- 1, ೨೨೭). 
[ ಸಂ. ಪುಪ್ಪುಸರೋಗಿನ್‌ ] 
ಪುಪ್ಪುಸ (ನಾ). ೧. ಶ್ವಾಸಕೋಶ. ವಿ. ಕಮಲದ ಹೂವಿನ 
ಬೀಜಕೋಶ. [ಸಂ. ) 
ಪುಬ್ಬ " ಪುಬ್ಬೆ' ನೋ. 
ಪುಬ್ಬಾಮಿಗ (ನಂ). ಒಬ್ಬಾತನ ಹೆಸರು: ತೆಂಕಣವಳ್ಳಿಯ ಗುಡ್ಡದ 
ಪುಬ್ಬುವಿುಗಂಗೆ  ಮಾಳಿಂಗಿಗಾವಿಂಗಿತ್ತಿಯಾಂಗೆ ಪುಟ್ಟಿದ ಶ್ರೀಮಾರಂ 
(ಎಕ. ೪೫1, ಶಿಕಾರಿ. 364 ೪ : ಸು. ೬೫೦). ([?) 
ಪುಬ್ಬು “ಪುರ್ವ? ನೋ. 
ಪುಬ್ಬೆ. ಉಬ್ಬೈ, ಪುಬ್ಬ. ಪರ್ಬ. ಪೂರುವ, ಹುಬ್ಬೆ (ನಾ).೧. [ಜ್ಯೋತಿ] 
ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹನ್ನೊಂದನೆಯದು ಮತ್ತು ಆ ನಕ್ಷತ್ರ 
ದಲ್ಲಿ ಬರುವ ಮಳೆ: ಪೂರ್ವಫಲ್ಲುಣಿ : ಪೂರ್ದೆ-ಪುಬ್ಬೆ (ಕಮದ. ಮ. ೨೭% 
ಪ್ರಯೋ); ಪಬ್ಬೆ ೨ ವುತ್ತರೆ ಮಂಚದ ಪಾದದ ಹಾಗೆ (53ಸ್ಮರ- ೬೦-೪); 
ಪುಬ್ಬೆ ಮುಳೆ ಉಬ್ಬುಬ್ಬಿ ಹುಯ್ದುರೂ ಗುಬ್ಬಿ ಪುಕ್ಕ ನೆನೆಯದು (ಗಾರೆ). 
ಉಬ್ಬೆ: ೧. ಉಬ್ಬೆಮಳೆ ಅಬ್ಬೇ ಹಾಲು (ಗಾರ). ಪುಬ್ಬ : 
೧. ತ್ರಿಕೊ:ಣದ ಕರ್ಣದ ಮೇಲಿನ ನಕ್ಷತ್ರ ಪುಬ್ಬ. ಕೆಳಗಿನದು ಉತ್ತರ 
(ಕಳತ್ರ: ೬). ೨. [ಜೈನ] ಒಂದು ದೊಡ್ಡ ಕಾಲಮಾನ; 
ಎಪ್ಪತ್ತುಲಕ್ಷ ಐವತ್ತಾರುಸೂವಿರಕೋಟಿ ವರ್ಷಗಳ ಅವಧಿ: 
ತೊಲಗದು ಪುಬ್ಬಕೋಟಿಪರಿಸಂಖೈವರಂ ಪರೆಮಾಯು (60ತೆ. ೧-೩೨); 
ನೀನುಮೊಂದು ಪುಬ್ಬಕೋಟಿಕುಲಮರಸುಗೆಯನ್ನು ಬತತ ದೇವನಾವೈ 
(ಶುರಾಮಾ- ೬-೬೭ ನ); ಮೂವತ್ತಾಜುಲಕ್ಕಪುಬ್ಬಂ  ರಾಜ್ಯಂಗೆಯ್ಕೆ 
(ಕೂರ್ಪಶ್ರ- ೦೭). ಪುರ್ಬ ೧ಿ. ಸರಟಪುರದ ಅಯ್ವದಿಮ್ಟಗ್ಳಾ Fx 


ಪುಮಪತ್ಮ ೫೬೮೯ ಪುಯ್ಕಲ್ಟು 
ಯಾನ: ಪುರ್ಬ್ಬದಿನ್ಹ ತುಪ್ಪದೆ[ಅ್‌]ನುಟ್‌ದೋನ್‌ (ಇಇ. ಸ1-1, ೦೨-೦೩ ; ಮೊರೆಯಿಂಡು ; ಗೋಳಿಡು : ನಾಗನಿಕರಮುಂ ಮತರ್ತ್ಯನಿಕರಮುಂ 
867). ೨. ಮಹಸಬಲಖಚರೇಂದ್ರಂ - - - ಮೂವತ್ತಾಖಜುಲಕ್ಕೆಪುರ್ಬಂ ತರದಿಂ ದೇವನಿಕರ ಮುಂ ನಿಮ್ಮೂಳಿಗಮನೆ ಭರದಿಂ ಪುಯ್ಕಲಿಕ್ಕೆ 


[ಶಾಕಾಂ. ಬಂ] ೦ಎಜ್ಯಂಗೆಯ್ಯೆ (60ಫು. ೨-೨೩ ಭು. ಪೂರುವ : ೩. ಹಿಂದಿನ 
ಕಾಲ; ಪೂರ್ವಕಿಲ : ಆರು ನಿನ್ನಂದದಲಿ ತಪವನು ಪೂರುವದಲಾಚರಿ 
ಸಿದವರು (೩೧ರ. ೩ ೨ 29). ಹುಬ್ಬೆ ; ೧. ಪೂರ್ವ. ಹುಬ್ಬೆ (ಕಮದ: 
೨೬೦ ಶ್ರೋ); ಅಬ್ದವದು ರಕ್ಕಾಕ್ಷಿಯಪರೆದ ಹುಬ್ಬೆಯಲಿ ರವಿಯಿರಲಿಕಾಶನ 
ಸರ್ಬಸೈನ್ಯದ ರಕ್ತದಿಂದವೆ ಹುಟ್ಟಿತಾ ನದಿಯು (ಸಂಥಶ. ೨೬-೩೪). 


[ “ಸಂ. ಪೂರ್ವ) 

ಪ್ರಮಪತ್ಯ (ನಂ). ಗಂಡುಮಗು. ([ಸಂ.) 
ಪುವತಾಂಸ (ನು). ಗಂಡಸು; ಪುರುಷ: ಕುಶಲರಾ ಗತಿಗಿಂದ 
ಕಿಂಚಿತ್ಕುಶಲಮಿಲ್ಲೆಣಿಸಲ್ಕೆ ವಿಷಯಾವಶರ ಸಂಗತಶಿಯೆಂದಿಗಾಗುವದೊ 


ಪುಮಾಂಸರಿಗೆ (£ನೇಠ- ೦೨-೦೦). [ಆಸಂ. ಪುವರಾನ್‌] 
ಪುಮ್ಮೆ (ನಾ). ಒಂದು ಬಗೆಯ ಆಟ : “ಚಿಟ್ಟ್ರೂಮುಂರ ಪುಮ್ಮೆಯೊಳಕ್ಕುಂ” 
[?] 


(ಕವಿಳಂ. ೨೨೭)- 


ಪುಯ್‌, ಪುಯ್ಕಿ (ನಾ). ಹುಸಿ ; ಮಾಯೆ ; ವಸುಧೆಯ ಭಾರಮನಿಟೀಪದೆ. 


ಸಿಸುತನದಿಂ ಪೊಟ್ಟುಗಳೆವ ಪುಯ್ಮಂ ಕಂಡೆಲಸಿ ಬಿಸರುಹನಾಭನೆೊಳಿಂತು 
ಹಿರ್ದರ್‌ ಬಿಡುಗಣ್ಮರುಚಿತಕಾರ್ಯೋದಯೆಮಂ' (೧8ಕಗೋ. 
ಪುಯ್ಕಿ : 'ಪುಯಿನಡು' ಪರಾ. *ಪುಸ್ಕಿ' ಹೋ. 
(ದೇ.॥ ತಮಿ. ಮಲ, ಕೋತ. ವೊಯಂ"] 

ಪುಯಲ್‌ 'ಪೊಯಲ್‌' ನೋ. 

ಪುಯಲ್ಲು 'ಪುಯ್ಕಲ್ಟು' ನೋ. 

ಪುಯಲ್ಹೋರು (ಕ್ರಿ). ಕೂಗೆಬ್ಬಿಸು ; ಹುಯ್ಯಲಿಡು : ಬೆಬ್ಬಿರಿದು 
ಬಹುರವದಿ ಪುಯಲ್ಹೋರುತಿರಲಶಿಕರೆೋರಧ್ವಾನ ಕರ್ನಯುಗದಲಿ ಪೊಕ್ಕು 
ಹೃದಯ ಕಂಡ ಕಡೆಗೆ ಪರಿದೋಡುತಿರೆ ಶಬರಾಳಿ ರಭಸದೀ ದೆ (ನನನೋ.- 
೧೬.೨೦), [ಪುಯಲ್‌ (ಎಪೊಯಲ್‌) + ತೋರು («ಎ ಕೋಅು))] 

ಪುಯಿ, 'ಪೊಯ್ಕ್‌' ನೋ. 

ಪುಯ್ಕಿ "ಪುಯ್‌' ನೋ. 

ಪುಯಿನಡು (ನೂ). ಊಹೆ ವಕಾಡಿಕೊಳ್ಳಬೇಕಾಗಿರುವಷ್ಟು ತೆಳ್ಳಗಿರುವ 
ನಡು : ಪುಸಿನಡುವಿನ ಪುಯಿನಡುವಿನ ಕಣ್ಣೆ ಕಾಣಿಸದ ನಡುವಿನ 
ಮೋಹಿಸುವ ಅಸಿಯ ನಡುವಿಸುಂಗುರವಿಡಿನಡುವಿನ ಪೊಸಜವ್ವನೆಯರೆಯ್ದಿ 
ದರು (ಕುರ೫ಂ- ೨೧-೪೫). (ಪುಯ್ಯಿ (ಎಪುಯತ*) -ನಡ್ಕು) 

ಪುಯಿಲ್‌ "ಪೊಯೀಲ್‌' ನೋ. 

ಪುಯಿಲಿಡು, ಹಂಯಿಲಿಡು (ಕ್ರಿ). ೧. ಗರ್ಜಿಸು ; ವೀರಾವೇಶದಿಂದ 
ಕೂಗು : ಇಟ್ಟಡಿಯ ನೆಟ್ಟನಿನಿಸಂ ಹಿಮ್ಮೆಟ್ಟಿ ದಲವಟ್ಮಡರೆಯುಟ್ಟಳೆವರಂ 
ಕೈಗೊಟ್ಟು ಪುಯಿಲಿಟ್ಟರೆನೆ. ದಿಟ್ಟತನಮೆಂತೋ 
ಹುಯಿಲಿಡು : ೨. (ರಕ್ಷಣೆಗಾಗಿ) 'ಮೊರೆಯಿಡು : ಸೆರೆ ಬದ್ದಿಹ ಕಾಲ 
ಹುಯಿಲಿಡುವುದೊ ಎನೆ ಜಿರ್ರನೆ ಜೀರುಂಡೆಯ ಮೇಳ! (ಗಡೇಶ- ೨೮-೪)- 

[ಪ್ರಬಿ:ಲ೮್‌ (ಎಪೊಯಿಲ್‌) --ಇಡ್ಕು) 
ಪುಯಿಲ್ಜು (ಕ್ರಿ). ೧. ಇ ಪುಯಿಲಿಡು ೧: 


ಹ , ದಡ 4 ಕಾ wl 4. ಗ್‌ ಕಾ ಷೊ 
ಬೇಸಜದಾಂಧ್ರೂವನಿಪಾಲಮೂಲಸೈನ್ಯಂ ಬಜ:ದಪ್ಪಂತೆ ಪ್ರಯಿಲ್ವ ಪೊಯ್ತು 


೩-೦೬)- 


(ಕಳವ. ೨-೪೩4): 


ರಾಘವರಿರ್ವರಿಂದಿಎರ್‌ 


ಲ್ವರ್‌ (₹9. ೨-೫೦). ೨. (ರಕ್ಷಣೆಗಾಗಿ) ಮೊರೆಯಿಡು : ಇದು 
ವಸಂತಕನ ದನಯಂತಿರ್ಷ್ಪದು . . . ಸ9೩ಗರಿಂ ಮೋಸಂ ಬಂದುದರ್ಕೆ 
ಪುಬಿಲ್ವುವನಾಗವೇಬ್ಲುದು (ಶಕಏಿ. ೬-೭೦ ವ): 
ಪ್ರಯಿ:ಲ್‌( ಎಪೊಮಿಲ್‌) ಇ. ಚು] 
ಪುಯ್ಕಲ್‌ “ಪೊಯಲ್‌' ನೋ. 


ಪುಯ್ಕಲಿಕ್ಕು. ಪ್ರಯ್ಲಿಕ್ಕು. ಹುಯ್ಯಲಿಕ್ಕು (ಕ್ರಿ). ೧. (ರಕ್ಷಣೆಗಾಗಿ) 


ಲ 


ಕಳುಪದರೆನ್ನಂ (ಗಿರಿಕ. ೬-೨೫) ; ಅಟುದಿಂಗಳು ಮೊದಲೀ ತಾಣದೊಳು 
ಬಂದು ಮಜಕೆಯದೆ ಪುಯ್ಕಲಿಕ್ಕುವೆನು (ನಾಗಳು. ೦೩-೯೨). ಪುಯ್ಲಿಕ್ಕು ; 
೧. ಕುಕ್ಕುಟೋರಗ ಕೊಂದುದೆಂದು ಸುತಾರೆಯು ಪುಯ್ಲಿಕ್ಕುವಂದದಿ 
ವೈತಾಳಿಯೊಳು ಅಕ್ಕಟ ಪ್ರಾಣಕಂಟಕವನಾದುದೆಂಬಂತೆ ಠಕ್ಕ ಮಾಡಿರಿ 
ಸಿರಲಾಗ (ಕಾಂಕೀತ- 0-6೭). ಹುಯ್ಯೆಲಿಕ್ಕು : ೨. ಗದ್ದಲ ಮಾಡಂ ; 
ಹುಯ್ಯಲೆಬ್ಬಿಸು : ಕಳ್ಳಗೆ ಸುದು ಕೊಟ್ಟು ಒಡವೆಗೆ ಹುಯ್ಕಲಿಕ್ಕಿದ 
(ಗಾರೆ). [ಪುಯ್ಕಲ* ( ಆಪೊಯಲ್‌) + ಇಕ್ಕು) 

ಪುಯ್ಕಲಿಗ (ನಾ). ಮೊರೆಯಿಡುವವನಂ ; ಗೋಳಿಡುವವನು : 
ಧರ್ಮುಜಂ ಮೆಚ್ಚಿ ನರನ ಕಜ್ಜಮನೆ ಕೆಯ್ಕೊಂಡು ಬೇಗಮೆರ್ದು 
ತಂತಮ್ಕ್ಮಾಯುಧೆ೨ಗಳಂ ಕೊಂಡು ನಡೆಗೊಂಡು ಪುಯ್ಕಲಿಗರೊಡನೆ 
ಪೊಜಮಟ್ಟು ವಿರಾಟನ ಪೆಜಗಂ ಬರೆ (ಹಂ. ೦೨-೪೨ ವ). 

[ಪುಯ್ಕಲ* ( ಎಪೊಯಲ್‌) + - ಇಗ] 

ಪುಯ್ಕಲಿಡು. ಪುಯ್ಲಿಡಂ, ಹಂಯ್ಕಲಿಡು, ಹೊಯ್ಲಿಡು (ಕ್ರಿ). 
೧. -ಪುಯ್ಯಲಿಕ್ಕು ೧: ಬಿ(ರ್ದಿ] ಮನೆಯ ಮೇಗೇಲಸ ಕಳ್ಳರೆಂದು 
ಪುಯ್ಕುಲಿಟ್ಟಾಗಳನಿಬರುಂ ತ್ರಸ್ತಾಭಿಭೂತರಾಗಿ ಪಟ್ಟನೆ ಪಾಜಯೋಡಿ 
- * ೬ ಪಗೆಸಾಜಸರ್ದರ್‌ (ಎತ್ಮಾರಾ, ೦೪-೨೫) ; ಸುಯೋಧನನ ಮಹಾದೇವಿ 
ಭಾನುಮತಿ 'ಬೂಯಬಟ್‌ದು ಪ್ರಯ್ಕಲಿಡುತುಂ ಬಂದು ಧರ್ಮನಂದನನ 
ಕಾಲ ಮೇಲೆ ಕವಿದು ಪಟ್ಟು (ಕಂಶಠಾ. ೩-೩೩ ವು; ತನ್ನ ಮೂಗನಕಾರಣಂ 
ಕೊಯ್ದನೆಂದು . - - ಹಾಹುಕ್ರಂದನರವದಿಂ ಪುಯ್ಕಲಿಡುವ ಕರುಣಾ 


ರವಮಂ ತಳವಾಜಂ ಕೇಳ್ದ (ಶಂಶತಂ. ೭6 ೨೨): ವಿ. ಒದರು ; 
ಅರಚಂ ; ಕಿರಿಚು; ತೊಲತೊಲಗಿ ವಿರಹಿಗಳ್ಹಿ ಚ್ಚರದೊಳೆಂದೆತ್ತಲುಂ 
ಪೆಯ್ಯಲಿಡುವಂತೆ ಕೂಗುತಿವೆ ಕೋಗಿಲೆಗಳು (ಕೈಮರ, ೩-೨೪)- 


ಪುಯ್ಲಿಡು : ೧. ದುಷ್ಟಬುದ್ಧಿ ಮುನ್ನಮೆ ಹಾಹಾ ಕೆಟ್ಟೆನೆಂದು ಬಾಯಂ 
ಬಸಿಆಟಂ ಪೊಯ್ಲೂಕೊಂಡು ಪುಯ್ತಿಟ್ಟು . . . ಕಾತರಿಸಿ ನುಡಿಯೆ (ಕಂಸತಂ. 
೬೧-೪): ಹುಯ್ಯಲಿಡು: ೧. ಕೆಟ್ಟೆನಿನ್ನೇವೆನೆನ್ನಣುಗನಡವಿಯೊಳು 
ಹೊಲಗೆಟ್ಟನೋ . . . ಬಟ್ಟೆಯೊಳು ಕಳ್ಳರಿಂ ಹಿಡಿವಡೆದನೋ ಹುಯ್ಕ 
ಲಿಟ್ಟಾರ್ಗಿದಂ ಪೇಳ್ವೆನು (ಸರ್ಕರ. ೨-೪೩3) ; ಹುಯ್ಯಲಿಟ್ಟಿಳುವೊಡೆ ಕೇಳು 
ವರಿಲ್ಲೆಂದು ಬಾಯ ಬಿಟ್ಟಿತು ಕಪೋತಕನು (ಕಕೋತ, ೦೨-೪೨) ; ಚಳಿಗಾಲ 
ಕೊಣಗಿ ಬರಡಾದ ಗಿಡಗಂಟೆಯಲಿ ಹುಯ್ಕಲಿಟ್ಟಿತು ಗಾಳಿ ಈಸು ದಿವಸ 
(8523. ೪೩-00). ಹೊಯ್ಲಿಡು : ೧. ಹೊಯ್ಲಿಟ್ಟ ಯಷಿಗಳ ಮಾತ 
ಕೇಳ್ಹು ರಘುನಂದನನು ನಸುನಗುತ ಬೆದರದಿರಿ , . . ಎಂದೊಡಂಬಡಿಸಿ 
(ವಾಲಿಕಾ. ೩). [ಪುಯ್ಕಲ್‌ (<ಎಪೊಯಲ್‌) 4 ಇಡು? 
ಪುಯ್ಕಲಿಸು (ಕ್ರಿ). -ಪುಯ್ಯಲಿಕ್ಕು ೧: ನೆಗಟತ್ತಿನ್ನ ಗುಣಮಲಂಘ್ಮಂ 
ಜಗದೊಳದಂ ಕಿಡಿಸಿದಪ್ಪನೀ ನೃಪನೆಂದಚ್ಚಿಗದೊಳೆ ಪುಯ್ಕಲಿಪಂತೆ 
ವೊಲೊಗೆದುದು  ಚಲದನಿಲಹತೆಪಯೋನಿಧಿನಾದಂ (ರಿಪು. ೦೨-೭೬) ; 
ಲೋಕಕೋಟರಮಂ ಶೀವಿದುದಂದು ಪ್ರಯ್ಕಲಿಪವೋಲ್‌ ಮೂಲೋಕ 
ದೊರ್ಳ ಚಕ್ರಿಗೀ ಧುರದೊಳ್‌ ನೆಟ್ಟನೆ ಕೇಡು ತಪ್ಪದೆನುತುಂ ಗಂಭಿ:ರ 
ಭೇರೀರವಂ (ನೇಮಿ ಘು- 
[ಪುಯ್ಯುಲ್‌ (ಆ ಪೊಯಲ?) + _ಇಸ್ಕು)] 
(ಕ್ರಿ). ಪುಯ್ಯಲಿಕ್ಕು ೧ : ಶ್ರೀವಿಜಯನ 
ಪೆಸರ್ಗೊಂಡು ಪುಯ್ಮಲ್ದುವ ವನಿತಾಕ್ರಂದನೆನಂ೦ ಕೇಳ್ದು (ಶಾವುಘು. 3೬); 
ಎಮಗಿನ್ನ್ನರ್‌ ಶರಣೆಂದು ಮಾಂಡಲಿಕರುಂ ಎಲಾಸಿನಿಯೆರ೨೦ 
ಬಾಯಿಪ್ವಟ್ಟು ಪುಯ್ಕಲ್ಲೆ (ತಂರಾಮಾ. ೨3-೪೯) ; ಗಿರಿಜೆಯ ಪದಯುಗ್ಯ 
ದೊಳ್‌ ರತಿ ಪೊರಳ್ಳು ಪುಯ್ಕಲ್ವ್ಹಿ ಪೆರ್ಚಿದಳಲಿರ್ಮಡಿಸುತ್ತಿರೆ ಪಳಯಿು 


೦೧-೪೯) 


ಪುಯ್ಮಲ್ಲ ರಿ 


ಸುತಂ (ಗಿಂಕೆ. 6-೭೪) ಪ್ರಯಲ್ಲು : “ಪುಯಲ್ದು-ಆಕ್ರೋಶಧ್ವನೌ” 
(ಕರಾ). [ಪುಯ್ಕಲ್‌ (ಆ ಪೊಯಲ್‌) + -ಚು,] 
ಪುಯ್ಕಲ್ವರಿ (ಕ್ರಿ): ದಾಳಿಗೆ ನಂಗ ; ಕಾಳಗಕ್ಕೆ ನಡೆ: ಪೆರ್ವ್ವಯಲ 
ಕಬ ಣಿ ಪುಯ್ಕಲ್ಹರಿದು ಬಯಂಲಡಿನಂಳ್ಳಾ ದೆ ತುಣುವನಿಕ್ಕಿಹಿ. . - 
ಪೆರ್ಮ್ಮ್ಯಾನಡಿಗಾವುಣ್ಮನ ಮಗಂ ರಾಮನಲ್ಲಿ ಸತ್ತೊಡೆ (ಎಳ. 37, ಶೆಗ್ಮತ. 
6೦4-8; ಸು- 910); ಸಜಕ್ಕನೂರ ಎರ್ಮ್ಮೆ ತುಜು ಪರಿದಟ್ಟಿ ಪುಯ್ಕಲ್ಟರಿದು 
ವಗರೆಯಲ್ಹಟ್ಟಿ ಕಾದಿ ತುಜುವೆಂ ಮಬಸ್ತಿ (ಎಳ. 1೩, ಹೊತಳೋ. ೦೦-೦೦; 
1041). [ಪುಯ್ಕಲ* (ಎಪಫೊಯಲ್‌) 4 ಪರ್ಮಿ) 
ಪ್ರಯ್ಯಲ್ಲೋಗು (ಕ್ರಿ): - ಪುಯ್ಯುಲ್ವರಿ : ಗಂಗೆಸೆಟ್ಟಿ ಕಳಸ್ಮಆ ಪನಟಿಯ 
ತುಜುಗೊಳೊಳ್ಳೊಂಡು ಪುಯ್ಮಲ್ಯೋಗಿ ಆನ್ತಿಅಸಡು ಸಗ್ಗಮೇಅದವಂ* 
(ಎಳ. ೫. ಕೋಕಾರೆ. ೨೬೩-೩; 94) ;, ಪುಯ್ಕಲ್ಕೆ ಪೋದಂ -- ಪುಯ್ಕ 
ಲ್ವೋದಂ [ ಉಕಾ. ವುಯಲ್ಲೆ ವೋದಂ. _ಪ್ರಯಲ್ವೋದಂ) (ತನುರ. ೦೬೨ 
ತ್ರಯೋ). [ ಪುಯ್ಕಲ' (ಆವೊಯಲ?) + ಪೋಗು, (ಎಪೋ,)) 
ಫುಯ್ಕೆ ನಿಸು (ಕ್ರಿ). ಸಂಳ್ಲೆನಿಸಂ ; ಹಂಸಿಗೊಳಿಸು ; ವೃರ್ಥಗೊಳಿಸು : 
ಪೆತ್ತ ಗೆಲ್ಲಮಂ ಪೆಂಸಾರ್ಚಿದೆಂ ಪೊತ್ತ ಜಸಮಂ ಪು[ಶಾಕಾಂ- ಪೊ)ಯ್ಮೆ 
ನಿಸಿದೆಂ ಪಶ್ರಿದೇಟಕ್ಸಿಯಂ ಬಯಲ್ಲೆಯ್ದೆ೦ (8ಳರಂ. ೩ ೩). 
ಪುರ್‌ + ಎನಿಸು] 
ಪು್ರಯ್ಕೆ €ಲ್‌ಸು (ಕ್ರಿ). ಗೆೋಳಾಡಿಸು; ಗೋಳು ಹೊಯ್ದು ಕೊಳ್ಳು 
ಅನೆತಜೊಳವಳ ಬಾಜಿವ ಕೈಗಳಂ ಪಿಡಿದು ನಿಲಿಸಿ ಈ ಮಾಗುವ?! ಕಂರಾಶ್ಲೇ ಸಷ 
ಪ್ರಣಯಿುಯನೀ ತೆಅದೆ ಪೊಯಸ್ವಿ ಪುಯ್ಕೇಬ್‌ ಪರೇ ಎಂದನಿಬರಂ ನಗಿಸಿ 
ಶುಳ್ಳಿರಿಸಿ (19. ೩-೦೩೩). [“ಪುಯ್ಕಲ್‌ + ಏಬ್‌ಸು] 
ಪುಯೋಲಗ (ನಾ)- ಕಪಟದ ಓಲಗ : ಪೊಸಯಿಸಿ ವುಯ್ಕೋಲಗಮಂ 
ಪವೊಸಕುದುರೆಯವಲ್‌ ಪೊಣರ್ಚಿ ಮಹಿಶೂರವರುಂ ವಸುಧಾರೆಳುಖಟ್ಟ 
ರೆಂದೇ ಬಸವಟ್‌ದಂ ಬೆರ್ಚಿ ಬೆದಲ್‌ ಬಿದಿರೂವೃಸವಂ (ಅತ್ರ: ೩6-೭). 
[ಪಯ * ಓಲಗ] 
ಪುಯ್ಲಿಕ್ಕು ` ಪುಯ್ಕಲಿಕ್ಕು > ನೋ. 
ಪುಯ್ಲಿಡು ' ಪುಯ್ಕಲಿಡಂ ' ನೋ- 
ಪುಯ್ವಗೆ (ನಾ)- ಕಪಟದ ಮನಸ ; ಕಂಟಿಲಬುದ್ಧಿ : ನಗೆಮೊಗ ಸಏ 
ನುಡಿ ಸಿರಿಮೆಯ್ಗೊಗಸುಗಳಿಂ ಮೋಸಗೊಳಿಪ ಗೋಪಾಲನ ಪುಯ್ವುಗೆಯಂ 
ಬಯಲಿನಿಸುತೆ ಪಡಿಮೊಗದೊಳ" ಮೂದಲೆಯ ಮುಂದುಗೆಯ್ದ್ಹ ಳಾ 
ಮತ್ತಂ (ಗೀಕಗೋ. ೨೩-೪೨) ; ವ್ಯರ್ಥವಾಗಿ ವನಮಂ ದಹಿಸಿದವರುಂ 
ಪುಯ್ತುಗೆಯಿಂದಂ ಬಿಜ್ಜೆಗಳು ಕಲ್ತವರ:೦ (ಕಾರಕಾಂ. ೨9೫8-೩೪) - 
[ಪಯ + ಬಗ್ಮೆ] 
ಪುರ್‌, ಹಂರ್ಕ, ಹೊರ, (ನಂ). ಹೊನಲು; ಪ್ರಮಹ; ನೆರೆ: “ಪುರ 
[೫ಣಂ. ಹೂರಂ]ಹೊನಲ್‌ " (ಕಕ್ಕಿ. A ; “ಪುರ ಹೊನಲ್‌” 
(ಕಲ್ಮನಿ. 4೩೬) 'ಕಾಲ್ಲೊರ' ಪರಾ. ಹುರ್ಕ : ದಿವಿಜಾವಳಿಯು ದುಂದುಭಿ 
ರವದಲುಬ್ಬಿದ ಸಾಧುವಾದಗಳ ಕಳಳಳದ ಕೊಲ್ಲಣಿಗೆಯಲಿ ಹೂಮಳೆಯ 
ಹುರದ ಹೊನಲಿನಲಿ[ಕಾಕಾಂ. ಪೂವಳೆಯ ಪೂರದ ಹರಹಿನಲಿ]ಜನ 
ಎಂ:ಳುಗಿತಂ (ಕುವ ಆ. ೧೩.೩೦); ಉರಿಗಣ್ಣ ಜ್ವಾಲೆ ದಳ್ಳಿಸೆ ನಿಚ್ಚ 
ಎಚ್ಚದ ಪಂದಲೆ ತಿನೀಗರಾ ಡೆ ೩ರದ ಹುರಂ TE 
ಮಾರುತಿಗೈಮೊಗಂ ಮುಮ್ಮೊಗನಾಗಿ ಜಡಿದಂ (ಕಾಮಾತ್ಮ- HNN 
ಹೂರ,.: “ಹೂರಬೆಂದು ಹೊನಲ್‌” (48- ೩೦-೩೪9) ; ತಕ್ಕ ಸನ್ಮಾನ 
ವನು ಕೆ ೈಕೊಂಡೆಕ್ಕ ತುಳದಲಿ ಬಂದನಮರರ ಹೆಕ್ಕಳದ ಹೂಮಳೆಯ 
ಹೊನಲಿನ ಹೂ[8:ಉಂ. ಪೂ) ರದ೭ ಹನುಮ (ಕರಾ: 8 ೪-೬) ; ಪೊಸ 
ನೀರ ಹೂರದೊಳಗೆ ಮಮಣೌಮಾನ್ನಳೂ ವಂಸಗಿ ಮುಂ ಪೊಳೆದಾಡುವಂತೆ 
ಮಿಸುಗುವ ವರಲಾವಣ್ಮಾಂಬುದಲಿ ಇಣ್ಣೆಸೆದುವು ಪೊಳಪೇಜ* ನಗುತ 


೫೬೯೦ 


ಪುರಂದರೆಮಹ 


(೪೨೬೪, ೦೦-೩೪), [-ಆಸಂ. ಪೂರ) 

ಪುರ್ಕ (ನಾ). ೧. ಕೋಟೆ; ದುರ್ಗ. ೨. ಪಟ್ಟಣ; ನಗರ; “ ಪತ್ತಸ 
ನಿಗಮ ನಗರ ಪುಟಭೇದನ ನಗರೀ ಪೂಃ ಸಮಾಹ್ಮ್ವಯಂ ಪುರಮಕ್ಕುಂ ie 
(ರಕ್ತುಕೋ. ೪೬-೩) : ಪುಣ್ಮದ ಬೀಡೆನಿಪುದು ಪುರಮಿದಂಬರೇಚರಪಶಿಯಾ 
ಉಾಂಕಿಪು: ೩-೪) ; ಹರನ ಸಾಹೆಸಕಂಜದೆ ಪಲವಗಲು ಮುಪ್ಪುರ ಪಡಿಬರಿಸಿ 
ಪವೋರಿದುದು ಪುಶದೊಳಗಿರ್ವ ಪುಣ್ಮಾಂಗನೆಯರ ಸಚ್ಚೆರಿತದ ಸಲಿಗೆ 
ಯಿಂದೈಸೆ (೫೦೪. ೨-99). ೩. ಮನೆ; ಬೀಡು. ೪. ದೇಹ: ಶರೀರ : 
“ ತನುಃ - - - ಪುೆಶಂ, ಪಿಂಡಂ . - - ಮೂರ್ತಿ ಈ ೧೭ ಶರೀರಂ” 
(ಕಾಯು. 69-48೬). ೫. ಲಿಂಗಭೇದ: ಲಿಂಗ ವಿವರ: (9). 
ಓ. ಗುಗ್ಗಳ : “ ಪುರಾಖ್ಕಂ - . . ಫಲೋಷಃ ಅಳಿ ಗುಗ್ಗುಳಂ” 
(ಕರ:ಯು. ೨೦೦-೪೩೩). " ಪುರವಂತ ' ಪರಾ. ೭. ನಾಗರಮುಸ್ತೆ ; 
ವೆೊ(ವೊ)ರಕೆಯ ಬೂದಿಯಂ - - -  ಕೋಡಸಾಲೆಯುತ್ತರಣೆ ಪುರಂ 
ಗಳೆಂಬಿನಿತುಮಂ ತಿಲತೈಲದೊಳಟ್ಟು ವೂಸುಗೆ (ಊಳೋಶ. €-೨0೬)- 
೮. ತಾರಕಾಸಂರನ ವಂಕ್ಕಳಾದ ತಾರಕಾಕ್ಷ, ಕವಂಲಾಕ್ಷ ಮತ್ತು 
ಎದ್ಕುನ್ಮಾಲಿ ಎಂಬ ಮೂರು ಜನ ದೈತ್ಯರಂ ಕಟ್ಟಿಕೊಂಡ ಚಿನ್ನ, 
ಬೆಳ್ಳಿ ಮತ್ತ ಕಬ್ಬಿಣದ ಮೂರು ಪಟ್ಟಣಗಳು ; ಕ್ರಿಪುರ : ' ಪುರ 
ಎಜಯು', " ಪುರಹರ' ಪರಾ. ೯. ದಾನಮಗಿ ಕೊಟ್ಟ ಗ್ರಾಪಂ: 
ಅನ್ನೆರಡು [ಪುರದ] ಸಸಿರ್ವ್ವರುಂ ಪುರಸ್ತರರಾಗಿ ನಡೆದು (೫೬. 2-1. 
೩೪-೦೪; 2028) ; ಆ ಚವಡಿಸೆಟ್ಟಿಯರ ನಿಯಾಮದಿಂ ನಾಗರಸರು ಪುರದಿಂ 

ವಲು ಕೊಟ್ಟಿ ಸಾಸನ (ಎತ. ೩x1 ೨-೬; 1260), 

೧೦. ಪಟ್ಟಣದಲ್ಲಿ ನಿರ್ಮಿಸಿದ ವಿಸ್ತರಣ, ಬಡಾವಣೆ ಎಂಬ 
ಅರ್ಥದಲ್ಲಿ ಹೆಸರಿನ ಕೊನೆಯಲ್ಲಿ ಸೇರುವ ಶಬ್ದ. ೧೧. [ಗಣಿತ] 
ಮೂರಂ ಎಂಬ ಸಂಖ್ಯೆಯ ಸಂಕೇತ: “ಪು: ವಹ್ನಿ ತ್ರಯ ಮೂರು 7 
(ಕುಂಗಶಾ- ೦-೪): " ಪ್ರರನಯಂನ ' ಪರಾ. (ಸಂ) 

ಸ (ಅ). ೧. ಮೊದಲೂ ; ಪೂರ್ವದಲ್ಲಿ : * ಆದಿಃ, ಅಗ್ರಂ. ಪು(ರಾ)ರಂ 

- ಪುರಃ ವ ಈ ೭ ಮುನ್ನಂ” (ಹರಾಯು. 005333) : “ಆಗ್ರಂ 

ತ ಪ್ರಥಮವತಾದಿ ಪ್ರಾಕ್‌ ಪುರಮೆಂದನುಗ್ರೆಹಿಸೆ ಪೂರ್ವಕ್ಕೆ ಪೆಸರಕ್ಕು” 
(ಶುಂಗರಾ, ೨೬-೪): ೨. ಪೂರ್ವ ದಿಕ್ಕಿನಲ್ಲಿ. (ಸಂ. ಪುರಸ*) 

ಪುರಂತ, (ನಾ). ಪ್ರಾಚೀನ ಶಿವಶರಣ : ಇಂತು ವಂಿನದೊೊಳಿಹುದುಚಿತವೆ 
ಪುರಂತರಾಣೆನ್ನುಣೆ (ತಪು. ೬೦-೩6)- " ಪುರಾತ ``” ಪರಾ. [ಪುರಾತನ] 

ಪುರಂತ್ಕ (ನಾ). [ವೀಶೈ] ವಂಶಮಾನ್ಯಗಳನ್ನು ಹೊಂದಿ ಒಂದು 
ಸ್ಥಾನದಲ್ಲಿ ನೆಲಸಿರುವ ಜಂಗಮ: ಆ ಪುರಂತರು ಒಡವ ಹೇಳೂತ 
ನಡೆದಾರ (ಊ.ಳೀ, 8೭); ಪುರಂತರು ಪ್ರೀತಿಯಿಂದ ಹೆ.ಳುವ ವಚನಗಳಿವು 
(ಕರಠ. ೭5೪): [ಆಪುರವಂತ) 

ಪುರಂದರ (ನಾ). ೧. ಶತ್ರುಗಳ ನಗರಗಳನ್ನೂ ನಾಶ ಮಾಡಿದವನು: 
ಇಂದ್ರ : ಉಜ್ಜ ಆಳಪುಂಚರತ್ನಭಾಸುರಸದನಂಗಳಿಂ ನೆಜ್‌ದುದೆಂ ಸಮೆದಂ 
ಪುರಮ: ಪುರಂದರಂ (ಫು. ೬-69) ; ಕರಮೊಪ್ಪಿದುದಂದು ಪುರಂದರ 
ನೀಯೆು ಪುಳೋಮಸುಶೆಯ ಕಟ್ಟಿದ ಕಂಠಾಭರಣಕ್ಕೆ ತಗುಳ್ಮಿದ ಪದ್ಮರಾಗ 
ನಾಯಕಮಿದೆಂಬಿನ: ರವಿಬಿ:ಬಂ (ಕಾಂತಿತು. 6-0೦೪) : ಮಿಂದು «ಡು 
ಶುಚಿಯಾಗಿ . . . ಪುರಂದರನ ನೆನೆದಳು ಮುನೀಂದ್ರನ ಮಂತ್ರೆಶಕ್ತಿಯಲಿ 
(ಕ.ಬ್ಮಾ೪- ೪ ೩). ವಿ. ಶಿವ. [ಸಂ.] 

ಪುರಂದರಚಾಪ (ನಾ). ಇಂದ್ರಚಾಪ ; ಕಾವಂನ ಬಿಲ್ಲು: ಅಂಬರೆಮಹಾಂ 
ಬುಧಿಪಾರದಪಾರರತ್ನರುಗ್ಡಿ ಸರಮೊ ಭಾವಿಪಂದಿದು ವಿಯಚ್ಛುಕಕಂಠದ 
ವರ್ಣರಾಜಿಯೊಂದೆಸಕವೆ. ತಾನಿದೆಂದೆನಿಸಿತಂದು ಪುರಂುವರಚಾವವಿಭ್ರಮಂ 
(ತಂದ್ರಪು, 9-50). [ಸಂ-] 

ಪುರಂದರಮಹ (ನಾ). ಇಂದ್ರನ ಆರಾಧನೆಗಾಗಿ ಮಾಡುವ ಉತ್ಸವ; 


ಪುರಂದರವಂದ, 


ಇಂದ ಪೂಜೆ : ನಂದಾದಿಗೋಪರಿಂದು ಪುರಂದರಮಹಮೆಂದು ಹಹದಿಂ 
ಸಂಭ್ರಮಿಸಲ್‌ (8ಗವಿ. ೪-೬೬). [ಸಂ.] 

ಪುರಂದರವಂದ್ಕ (ನಾ). ೧. ಇಂದ್ರನಿಂದ ವಂದನೆಯನ್ನು ಪಡೆಯ 
ತಕ್ಕವನಂ. ೨. ಗುರಂ; ಬ್ಬಹಸ್ತೆತಿ: ಪುರಂದರವಂದ್ಕಂ ಪದಿನೈದು 
ಬೈತ್ಮಗುರುವಿಪ್ಪತ್ತೊಂದು. ಸಂವತ್ಸರಂ ಪರಮೋಚ್ಚಾಂಶದೊಳೊಂದಿ| 6 
ನಿಂದೊಡಮ ಫಿಂಡಾಯುಷ್ಯಮಕ್ಕುಂ ಧ್ರುವಂ (೫38: 6-00). [ಸಂ.) 

ಪುರಂದರಾರ್ಚಿತ (ನಾ). ೧. ಇಂದ್ರನಿಂದ ಪೂಜೆಗೊಂಡವನು : 
ಅರವಿಂದನಾಭ ಪುರಂದರಾರ್ಚಿತ ನಂದನಂದ . . . ರಕ್ಷಿಸು ನಮ್ಮನನವರತ 


೫೬೯೧ 


ಪುರದ್ವಾರ 


4 


1184). [ ಸಂ.) 

ಪುರಜನ (ನಾ). ಪಟ್ಟಣದ ಜನ ; ನಾಗರಿಕರ ವರ್ಗ : ಜನಪತಿಗೆ 
ಒಸಗೆಯಂ -ಪುರಜನಮೆಲ್ಲಂ ಬೀಟುತ್ತಿರ್ಪರ್‌ (ಕುರಾ. ೧.೯೬) ; ಪುರೆಜನ 
ಮಟತ್ತಿಯಿಂ ಮುಡಿವ ಕೂಡೆ ತುಜುಂಬುವ ಕಿಂಕಿರಾತಶೇಖರರಜದಿ:ದಮಾದ 
ಪಟವೂಸದ ಧೂಳಿಯ ಪರ್ವಿನಿಂದಮಾಭರಣದ ಮಾಣಿಕಂಗಳ 
ಪೊದಬ್ಬರುಣಾಂಶುಗಳಿಂದಮಂದು, ` ಪಿಂಜರಿತಪಿಶುಗಿತಾರುಣಿತದಿಜ್ಮುಖ 
ಮಾದುದು ತನ್ಮಹೋತ್ಸವಂ (ಅರಿತು, ೭-೦೦9); ಪುರಜನೆಮುಂ ಪರಿಜನಮಂಂ 
ನೆರೆದು ಮನಂಗೊಂಡು ಕೂರ್ತು ಕೀರ್ತಿಸೆ ಧರಣೀಶ್ವರರಯ್ನೂರ್ವಲ್‌ , . . 


6 ಹಂತಾ. 03). ವ. ಗಂರು; ಬೃಹಸ್ಪತಿ : “ಪುರಂದರಾರ್ಚಿತ ಗುರು” ದೀಕ್ಷೆಯಂ ಕೈಕೊಂಡರ್‌ (ಸಂಳುವ. 6-೩೯). [ಸಂ- 
(೪೪5೩. ಶಂ. ೩6೦). [ಸಂ.7 39] ಪುರಟ (ನಾ). ಚಿನ್ನ; ಬಂಗಾರ: ಹರೆಯದ ಸುಖಮುಹೂರ್ತ 
ಪುರುಧ್ರಿ (ನಾ). ೧. (ಗಂಡನೂ ಮಕ್ಕಳೂ ಉಳ್ಳ) ಹಿರಿಯಂ ವೀಶಗಜುಹಲ್‌ ಪುಚಶರನಂಗಲಾವಣ್ಮಜಲಭಾಂಡದಲ್ಲಿಟ್ಟ ಪುರಟ 


ಮುತ್ತೈದೆ: ಪೂರ್ಣಕಳಶಕಳಮಾವೃಕರಪಲ್ಲವೆಯರಪ್ಪ ಪುರಂಧ್ರಿಯರುಂ 
ಬದ್ದವಣದ ಪಜಕಗಳುಂಬೆರೆಸಿದಿರ್ವಂದು ಪೊಟಲಂ ಪುಗಿಸೆ (ಶಂಕರಾ. ೩-೨೮); 
ಪುರಪುರಂಧ್ರಿಯರುಂ ಪುರೋಹಿತಪುರಸ್ನರಂ ಧರಾಮರರುಂ ಪರಸಿ ಸೇಸೆ 
ಯನಿಕ್ಕೆ (ಪುತ್ತಶ್ರ- 6.೬೨೦); ಪುರಂಧ್ರಿಯರು ಮಂಗಳರಶಿಯನ್ನು ಮಾಡ 
ತೊಡಗಿದರು (ತುಳಸೀ. ೩೪). ೨. ಹೆಂಗಸು; ಸ್ತ್ರೀ: “ಭಾಮಿನಿ 
ನಿತಂಬಿನಿ . . . ಪುರಂಧ್ರಿ ವಧು ಯುಎವಶಿಯಂಗನೆ . . . ಮಹಿಳೆಯ 
ಬಳೆ ರಾಮೆ ಎರವರ್ಣಿನಿಯೆನಲ್ಕೆ ಹೆಂಗೂಸೆನಿಕ್ಕು ” (ನುಂಗರಾ- 6-೧); 
ಮಕರಕೇತನರಾಜ್ಮಾಧಿದೇವತೆಯರುಮಪ್ಪ ನಿಜಂಂತಃಪುರಪುರಂಧ್ರಿಯ 


ರ್ವೆರಸು ಪೋಗಿ ಜಲಕ್ರೀಡೆಯಾಡುತಿರ್ಪುದುಂ (ಶಂತತಂ- ೧೨೯-೬): [೩೦ 
ನಿಜಾಂತಃಪುರಪುರಂಧ್ರಿಯರ ಅಗಣ್ಯಲಾವಣ್ಮರಸವಿಕರದೆ ಳಂ (ಮಂ ತ್ರ 
೬೨೯೩), ೩. ಹೆಂಡತಿ; ಪತ್ನಿ: “ಸಹಚರಿ ಭಾರ್ಯೆ . . . ಪ್ರರಂಧ್ರಿ 


ಕಳತ್ರಂ ಗೃಹಿಣಿ ಗೃಹಂ ಸಜ್ಜನಕ್ಕೆ ವೆಸರಿಂತಿನಿಸುಂ * (ಆಕ್ತುಕೋ. ೩೨-೩); 
ರಕ್ಷಿಸಿದ ಧನದಿಂ ಪುರಂಧ್ರಿಯ ರಕ್ಷಿಸುವುದು ಪುರಂಧ್ರಿಯಿಂದನೆ ರಕ್ಷಿಸುವುದಾತ್ಮ 
ನನು (ಕುವ್ಮಾಉ. ೩-೩೧); ನಮ್ಮಯ ಲೋಲಲೋಜಚನೆಗಾಡಿದುಕ್ತಿಯ 
ನಾಲಗೆಗೆ ಪನರುಕ್ತಿಯತಾಗೆ ಪುರಂಧ್ರಿ ನಗುವಳಲೆ 
[ಸಂ. ಪುರಧ್ರೀ] 
ಪುರಃಪ್ರದರ್ಶಿತ (ಗು). ಮಂಂದಾಗಿ ತೋರಿಸಿದ ; ವಣಂದೆ ಬಂದಂ 
ವಿವರಿಸಿದ : `ವನಪಾಲಪುರ;ಪ್ರದರ್ಶಿತಾನಂತತರುಲತಾಸಂದೊ:ಹಸಂದ 
ರ್ಶನಾನಂದಕಂದಳಿತಹೃದಯಾರವಿಂದನುಂ . . . ಆಗಿ ನಡೆತರ್ಪಾಗಳ್‌ 
(0೫38. ೦೦-೦೩ ನ). [ಸಂ.) 
ಪುರ:ಸರ (ಗಂ). ೧. ಮುಂದಾಗಿ ನಡೆಯುವ-ಹೋಗಂವ ; 
ಬಂಭಾಗದಲ್ಲಿ ಚರಿಸುವ. (ನಾ). ೨. ಮುಂದಾಗಿ ಬಂದು ಶಿಳಿ 
ಸುವ ಆಳು; ವಾರ್ತಾಹರ.;: ಸಂದೇಶವಾಹಕ. ೩. ತಾನೇ 
ವಂಂದಾಗಿ ನಡೆದು ಇತರರಿಗೆ ಮಾರ್ಗದರ್ಶನ ಮಾಡುವವನೂ, 


26 


(ತೆ2ರರಾ. ೩-೮-%೧)- 


30 


ಮುಂದಾಳಂ ; ವಂಖಂಡ: * ಪುರನ್ನರ' ಪರಾ. [ಸಂ.7 
ಪುರಕ '_ _ಪುರುಕ' ನೋ. 
ಪುರಕ್ಷಯ (ನಾ). ಶ್ರಿಪುರಗಳನ್ನು ನಾಶಮಾಡಿದವನಂ ; ಶಿವ: 


ಇಕ್ಷುಕೋದ:ಡಕ್ಷಯಾಯ ವಪುರಕ್ಷಯಾಯ ಸಮಕ್ಷಗತ ಮದ್ರಕ್ಷಣಾಯ 
ನಮೋ ನಮೋ ಗುರು ಸಂಗಮೇಶಾಯ (೧ಸಪು. ೬೧-೪೬)- [ಸಂ.] 
ಪುರಗಣ (ನೂ). ದೇವಾಲಯದ ಸೇವಾವರ್ಗ ಮತ್ತು ಅವರಿಗಾಗಿ 
(ದೇವಾಲಯದ ಸಂತ್ತಣ ಪೌಳಿಯ ಗೋಡೆಯ ಒಳಗೆ ಇರಂದ 
ಬಯಲುಪ್ರದೇಶದಲ್ಲಿ) ನಿರ್ಮಿಸಿದ ವಸತಿಸ್ಮಾನ,-ಬಡಾವಣೆ ; 
ಪುರವರ್ಗ (?) : ಪಂಡಿತಯ್ಕ ಗೋಪರಸ ಬಿಟ್ಟ ಕೆಯಿ ಹುಳಿಯರೆ 
ಮತ್ತ ೧ ಮೊದಲೇರಿಯ ಆಲದ ಗದೆ ಕಂಬ ೫೦ ದೇವರ ಸುತಲು ಪುರಗಣ 
ಯಿಂತೀ ಬಿಟ್ಟ ಧರ್ಮ್ಮವಂ ಪ್ರತಿಪಾಳಿಸುವರಂ (ava. IX» 349-0೪ ; 


40 


46 


ನಿರ್ಮಿತಮಾದ ಗಳಿಗೆವಟ್ಟಲೊ ಪಯೋಧೆರಗಿರಿಗಳ-: ನೋಳ್ಪರ ಉರುದಿಟ್ಟಿ 
ಜಜಟಾದು ಬೀಳುವ ಗುಳಿಯೊ . , . ಎನಲ್‌ ಕಣ್ಣೆವಂದುದು ನಿಮ್ನತರ 
ನಾಭಿ ಶ್ರೀಪಾರ್ವಶೀದೇವಿಯಾ (ನಂಂರಾ. 6-೨೨). (ಸಂ.] 


15 ಪುರಟಪುರಾಣ (ನಾ). ಸುಳ್ಳುಕಥೆ : ಹುಟ್ಟಿಸಿಕೊಂಡು ಹೇಳಂವ ಕಥೆ : 


ಅವನಪ್ಪ ಸತ್ತದ್ದು , ಜವಾಬ್ದಾರಿ ಹೊರಿಸಿದ್ದು ಈ ಪುರಟಪ್ರರಾಣ ಎಲ್ಲ 
ಯಾರಿಗೆ ಬೇಕು ? (ಹಾಗ. ೧೩೪) - 
[ಪುರಟ್ಯ (೪ “ತಮಿ. ಪುರಟ್ಟು- ಮೋಸ, ವಂಚನೆ) 4 ಪುರಾಣ) 

ಪುರಟವಸನ (ನಾ). ಚಿನ್ನದ ಎಳೆಯುಳ್ಳ ಬಟ್ಟೆ ; ಜರತಾರಿವಸ್ತ್ರ: 
ಪುರಟವಸನದ ಮಧ್ಯ ಹೊಳೆವ ನಾನಾಭರಣ ಕರಕಂಜ ಕಂಬುಕಂಠ 
ಸರೆಸಮುಖಚಂದ್ರಶೋಭನಮೂರ್ತಿ ಹಯವದನ (ಕಾಂ. ೪-೩). [ಸಂ.] 

ಪುರಡಿ (ನಾ). ಒಂದು ಬಗೆಯ ಪಕ್ಷಿ: ಭೇರುಂಡ ಬೆಳುವ ಸಾಳುವ 
ಹದ್ದು ಜನ ಸೋಗೆನವಿಲು ಪುರಡಿ [84ಕಂ. ಪೂರುಡಿ] ಗವುಜ ಕರ್ಕರ 
ಲಾವುಗೆ ಗುಬ್ಬಿ ಆರಣ್ಮದೊಳಗವರಾಟ (ಏ88೬೦. ೦-೩೪) - *ಪುರುಳ್ಕಿ' 
ಪರಾ. (2) 

ಪುರತ್ರಯ (ನಾ). - ಪುರ್ಧ ೮ : ತಿರುಗುವ ಪುಶತ್ರಯವನಹಿಕಾಂತಕಟಕನು 
ಬೇಗೆಯಿಂ ಸುಡುವಂತೆ ಸುಟ್ಟನಲಾ (ಬಸಪು 8೪ 89). [ಸಂ.] 

ಪುರತ್ರಯದಾಹ (ನಾ. ತ್ರಿಪುರಗಳನ್ನು ಸುಟ್ಟವನು ; ಶಿವ ; 
ಮದನಾಂತಕ ಪುರತ್ರಯದಾಹ ಹರಶಂಕರ ಮಹೇಶ ತ್ರಾಹಿ (ಕುವ್ಮಾಳ. 
(va): [ಸಂ.] 

ಪುರದರ್ಮ (ನಾ). ಒಂದಂ ಬಗೆಯಂ ಸುಂಕ : ಪರಿಕಿಸದೀ ಧರ್ಮ 
ದೊಳರಸರ ಕಾಣಿಕೆ ಕೊಳ್ಳಿಯರುವಣಂ ಕಿಜುಸುಂಕಂ ಪುರದ[ಧ]ರ್ಮ್ಮಂ 
ಬಣ್ಣಿಗೆಯಂದರೆವೀಳಮನಳಿಪಿ ಕೊಣ್ಣವಂ ಚಾಣ್ಣಾಳ (aa. xxvn. ೩೪-೩೪; 


14): [p ಇದು "ಪುರದ್ರಮ್ಮ' ಎಂಬುದರ ತಪ್ಪುರೂಪ] 


35 | ಪುರದಾನಿಕೆ (ನಂ). ಒಂದು ಬಗೆಯ ತೆರಿಗೆ : ಸ್ಮರರೂಪ: ಪೆರ್ಮ್ಮಾಡಿಯ 


ಪುತವರದೊಳ್‌ ನಡೆವ ಮನ್ನೆಯದ ಕಿಜುದೆಜಕಿಯಂ ವಪುರದಾನಿಕೆಯಳ್ವ 
ದೀಪಂ ಪರಿಹಾರಂ ಬಿಟ್ಟು ಮಾಡಿದು ತತ್ಪುರಮಂ (392. ಸಸ, ೪೭೩೪ ; 
2074) [?) 

ಪುರದೇವತೆ (ನಾ). ಊಂನ ದೇವತೆ ; ಗ್ರಾಮದೇವತೆ : ಪುರದೇವತೆಗಳ್‌ 
ಮುನಿಸಂ ಪರಿತಂದು ದುರಾತ್ಮನೆರಡುಕಣ್ಣಳುಮಂ ನಿಷ್ಮುರವಠಾಗಿ 
ಪೊಯ್ಕೆ ತೊಟ್ಟನೆ ಕುರುಡಾದಂ (ರರ್ಟಾಮ್ಮ. ೧೦-೦೬೫). 

[ಸಂ- ಪುರದೇವತಾ] 

ಪುರದ್ರಮ್ಮ ನಾ). ಎಪುರದರ್ಮ : ಆನೆಗೋಸನೆ ಸಲ್ವನ್ನೆಗಂ ಹಲವಣವೂ 
ಪುರದ್ರಮ್ಮುಮಂರ ಕೊಳೆ ಸಲ್ಲದು) (೪೩6. ೪೬-೬-೧೫ ; ಸು. 
(ಪುರ್ಮ*-ದ್ರಮ್ಮ) 

(ಪಟ್ಟ ಣದ) 


136). 


ಪುರದ್ವಾರ (ನಾ). ಬ್ಬಾಗಿಲು ; 


ಪುರಥ್ಹಂಸಿ 


“ ಗೋಪುರಂ, ಪುರದ್ವಾರಂ--ಈ ೨ ಬಾಗಿಲೂವಾಡಂ” (ಹರಾಯು -96-04೩) : 
ಅಡಿ ಮಗುಚಿ ಬಿದ್ದಳು ಪುರದ್ವಾರದ ಮಹಾಸೌಧ ಹುಡಿಗೆದಜ್‌ (ಕೊಂರಾ- 
[ಸಂ.) 
ತ್ರಿಪುರಗಳನ್ನು 
(ಸೆಂ. ಪುರಧ್ವಂಸಿನ್‌) 
ಪುರನಯನ (ನಾ). ಮೂರು ಕಣ್ಣುಗಳುಳ್ಳವನು ಶಿವ : ಪುರನಯನ 
* ೬ - ಪೊರೆವುದೀಕ್ಷಣವೆನ್ನ (ಶ್ರಿ ಕಂ. ೦-೩೦). [ಸಂ. ) 
ಪುರಭೃತ್ತು (ನಾ). ಪುರದ ಒಡೆಯ, - ದೊರೆ: ಖೇಚರಸೈನ್ಮಂ 
ವಿಜಯಾರ್ಧಾಚಲತಟಧಾತ:ರೇಣುರಕ್ತಂ ಪುರಭೃದ್ಧೋಚರಕೋವನಗ್ನಿ 
ಶಿಖಾರೋಚಿಃ ಪಟಳೋಪಲಿಪ್ತೆವೆನಿಸಿದುದಾಗಳ' 
(ಸಂ. ಪುರಭೃತ್‌] 
ಪುರಮಥನ (ನಾ). ೧. ತ್ರಿಪುರಗಳನ್ನು ನಾಶ ಮಾಡಿದವನು ; ಶಿವ: 
ಪುರಮಥನರೊವದಿಂ ನೀಂ ಮರುಳ್ಗಳೊಡನಾಡಿದೈ (2ಗನಿ. ೪-೧೦೪); 
ಪುರಮಥನೆನ ವರಕೀರ್ತ್ಥಂಕುರವಿತಾ ಗಿರಿಸುತೆಯ ವದನದೊಳ್‌ ಮೊಳಿ 
ತಂದಾ ಸಾದರದಿಂ ತಾನೆಂಬಂತಿರೆ ಕರಮೆಸೆದುದು ವಿಮಳಮ್‌ಕ್ತಿಕಂ 
ನಾಸಿಕದೊ೪್‌ (೧: ೩-63). ೨. [ಛಂದ] ' ಗುರು” ಎಂಬಂ 
ಸಂಕೇತ (೨): ಸುರರ ಪಡೆ ನೆರೆದಿರಲು . .. ಪದಾಂತಂ ಪುರನುಥನ 
ವಡೆ ಬಟಃಕ ನೆರೆದು ಯತಿ ದಶವುದೊಳೆ (ರಂರೋಂಬತಿ. ೩-೨೦೩) : [ಸಂ.) 
ಪುರಮರ್ದನ (ನಾ).. ಇ ಪುರಮಥನ ೧ : ಪರಮರ್ದನಾಗೇಂದ್ರನಂ 
ನಿಂದು ಬೆಅಗಾಗಿಸಿತ್ತಮಲ ಧರ್ಮಜನ ಕೀರ್ತಿ (ಕೈಮಳಾ- ೨-೦೨). [ಸಂ.] 
ಪುರರಿಪು (ನಾ). ತ್ರಿಪುರಗಳ ವೈರಿ; ಶಿವ: ಪುರರಿಪು ಸಾಮವೇದಿಯ 
ಪೊಳಲ್ವೆರಸೊಯ್ಕನೆ ತನ್ನ ಲೋಕಕಚ್ಚರಿಯೆನೆ ಘಂಟೆಗೂಡಿ ಮಿಸಾ 
ಪೋಹಿಲನಂ ರಜತಾಚಲಕ್ಕೆ ಬಿತ್ತರದೊಳ್‌ ಕೊಂಡುಪೋಗನೆ (ವೃ ತಂ. 
[ಸಂ.] 


೩-೨-೦೦)- 


ಪುರಧ್ವಂಸಿ (ನಾ). ನಾಶಮಾಡಿದವನು ; ಶಿವ. 


(ಕಾಂತಿಪು- ೪-೬). 


೩೬-0೨8): 

ಪುರಲಿ “ಪುಜಲೆ' ನೋ. 

ಪುರಲು ` ಪುರುಳ್‌' ನೋ. 

ಪುರಲೆ, ಪುರುಳೆ (ನಾ). ೧. ಒಣಗಿ ಹುಲ್ಲು, ಸೌದೆಯ ಚಿಕ್ಕ ತುಂಡು 
ಮೊದಲಾದ ಉರುವಲು : ಗಿಡದಿಂದ ಅಡಿಗೆಗೆ ಬೇಕಾದ ಸೌದೆಯನ್ನೂ 
ಪುರಲೆಯನ್ನೂ ಆಯ್ದ ಕೊಂಡು ಬರುವುದು (ರೈಸರ್ನಿ. ಇ) ; ಅವಳು 
ನೀರಿನ ಒಲೆಗೆ ಪುರಲೆಯನ್ನು ಹಾಕುತ್ತಿದ್ದಳು (ಸಮ್ಮೂರೆ. ೫); ಮನೆಯ 
ಕಡೆ ತರಲೆ, ಹೊಲದ ಕಡೆ ಪುರಲೆ (ಗಾರ). ೨. (ಆಲಂ) ಒಣಮಾತು; 
ಜಳ್ಳುನುಡಿ : ಸಂಗೀತದಲ್ಲಿ ಓಡದಿದ್ದ ಅವರ ಬುದ್ಧಿ ಪಿಸುಣತನದಲ್ಲಿ 
ಚುರುಕಾಯಿತಂ. ಅವರು. ದಿನಕ್ಕೊಂದು ಪುರಲೆ ಹಾರಿಸತೊಡಗಿದರು 
(ಕೂಶತ. 089), ಪುರುಳೆ ;: ೧. ಪುರುಳೇ ಸೌದೆ ಇಲ್ಲದೆ ದೊಡ್ಡ ಸೌದೆ 
ಉರಿಯಂತ್ತದೆಯೇ (ಜುಟ್ಮಹ. ೦೪). ' ಪುಳ್ಳಿ' ಪರಾ. 

ಪುರುಳೆ ಹಚ್ಚಿಡು - (ಆಲಂ) ಮನಸ್ತಾಪವನ್ನ ಉಂಟುಮಾಡು ; 

ಜಗಳ ಹಚ್ಚಿಸಂ ಃ ಆ ಈರಿಸ್‌ದೇವತೆಗೋ ಮೊದಲೇ ಅನ್ಕೋನ್ಯ 
ವಾಗಿದ್ದವರ ಮಧ್ಯೆ ಪುರುಳೆ ಹಚ್ಚಿಡುವ ಸ್ವಭಾವ (ಕಳಾ. ೦೬೨. 

ಪುರವಂತ (ನಾ). ೧. ಗಂಗ್ಲುಳದ ಉತ್ಸವದ ಸಂದರ್ಭದಲ್ಲಿ ಮಾಡುವ 
ವೀರಭದ್ರನ ತ್ಯ : ಒಡ್ಡಿ ಬುಜೆತ್ರೀಲಿ ಪುರ ವಂತನಾಡಸ್ತ 
ಐಸೀರಿಲ್ಹೊಂಟಾರಲ್ಲ (ನುಣ್ಣಗೆ. 8೩೬). ೨. ವೀರಭದ್ರನೃತ್ಯವನ್ನು 
ಮಾಡಂವವನು ; ಏ ಕುಣಿತದ ಮಧ್ಯೆ ಮಧ್ಯೆ ಒಡಪುಗಳನ್ನು 
ಹೇಳುವುದು ಈತನ ಸಂಪ್ರದಾಯ. ವಚನಗಳನ್ನೂ ಹಾಡುವು 
ದಂಂಟು ; ಪುರವಂತರು ವೀರಭದ್ರನ ಅವತಾರವೆಂಬ ನಂಬಿಕೆಯಿದೆ 
(೪84. ೦೦೨). [ಪುರ್ಮ 4 - ವಂತ) 

ಪುರವಂತಿಕೆ (ನಾ). ಶಿವಭಕ್ತನಾದ ಪುರವಂತನಿಂದ ನಡೆಯುವ ಒಂದು 


೫೬೯೨ 


5 |ಪುರವಠೆ, 


20 


30 


36 


ಪುರವಿಜಯ 


ಬಗೆಯ ನಾಟ್ಕಕಲೆ ; ಉತ್ತರಕರ್ನಾಟಕದಲ್ಲಿ ಪ್ರಚಲಿತವಿರುವ ಶೈವ 
ಪರಂಪರೆಯ ವಿಶಿಷ್ಟವಾದ ಧಾರ್ಮಿಕ ಕಲೆ "ಪುರವಂತಿಕೆ' (ಕಳ. ೦೦೨). 
[ ಪುರವಂತ + - ಇ] 

ಪುರವಟಿ “ಪುರವಶೆ' ನೋ. 

ಪುರವಟಿ, ಪುರೋಠೆ, ಪೂರೋಟೆ (ನಾ). ೧. (ಉಕ) 
ಪೂರೈಕೆ ; ಸರಬರಾಜು : ಒದಗಿಸುವಿಕೆ : ಬೇಕಾದಾಗ ಹಣದ ಪುರವಠೆ 
ಯನ್ನು ತಮಗೆ ಮಾಡಬೇಕೆಂದು ಅವರು ಬರೆದಿರುವರು (0೧ಕ್ಕೆ. ೩೩) 
ಅವನ ನಿತ್ಯಾವಳೀ ಮನೆಯ ಗಂಡುಪಾಗಾಕ್ಕೆ ಜೋಡಿ ಒಂಟಿ ಲೆಕ್ಕದಿಂದ 
ಯಜ್ಞ್ಯೋಪವೀತದ ವಾರ್ಷಿಕ ಪುರವಠೆಯಾಗಬೇಕು (೧ೀಕಹ- 11, ೪9). 
೨. ಸಮೃದ್ಧವಾಗಿರುವಿಕೆ ; ವಿಪುಲವಾಗಿರುವಿಕೆ ; ಸುಗ್ಗಿ ; ನೀರು 
ಪುರವಠೆ ಆದ್ರ, ಒಂದು ಮುಗಿ ಎಲಿಬಳ್ಳಿ ಬೆಳೆಸೋಣ (0೭೦. ೬); ಕಮಲಜ್ಜಿಗೆ 
ಈಗ ಎಂಬತ್ನುಲ್ಮು ವರುಷಗಳು. ಆಕೆಯು ನಿದ್ದೆಯ ಪುರೆವರೆಯಲ್ಲಿ ಈಗ 
ಒಣಗಿದ್ದರೂ ನೆನಪಿನ ಶಕ್ತಿಯು: ಮಾತ್ರ ಹಚ್ಚ ಹಸುರಾಗಿತ್ತು (ಕನ್ನಳ, ೬೬). 
ಪುರವಟೆ ; ೧. ವಿದೇಶೀಬಟ್ಟೆೇಯನ್ನು ಸಂಪೂರ್ಣವಾಗಿ ಬಹಿಷ್ಕರಿ 
ಬೇಕಾದರೆ ಪ್ರತಿವರ್ಷ ೧,೫೦೦ ದಶಲಕ್ಷ ಯಾರ್ಡು ಬಟ್ಟೆಯ ಪುರವಟೆ 
ಯಾಗಬೇಕು (೫ಂಕಾ. ೯೬). ಪುರೋಥೆ : ೧. ಲೋಕಲ್‌ ಫಂಡು . - 
ಇದರ ಹಣದಿಂದ ಶಿಕ್ಷಣ, ಹೊಸವಖಹರ್ಗಗರು, ನೀರಿನ ಪುರೋರೆ. ಕಾವಲಿ 
ಗಳು, ಧರ್ಮಶಾಲೆ. ವೈದ್ಯಶಾಲೆಗಳು ಮುಂತಾದ ಸಾರ್ವಜನಿಕಹಿತದ 
ಕೆಲಸಗಳಾಗುತ್ತಿರುತ್ತವೆ (ಕರಾಗೆ. ೩೯೩): ಪೂರೋಟೆ : ೨. ಒಂದು 
ಬಾರಿ ನೀರು ಎಲ್ಲಾ ಕಡೆ ಪೂರೋಟೆ ಆಗಬೇಕಲ್ಲರಿ (ಶಾ೦. ೦೩). 

| «೬ ಮರಾ. ಪುರವಟಾ, ಪುರವಠಾ ) 

ಪುರವಣಿ (ನಾ). ಪೂರಕಪತ್ರ ; ಅನಂಬಂಧ ; ಪರಿಶಿಷ್ಟ : ಅದಕ್ಕೆ ಎರಡು 
ನೂರು ಪುಟದ ಪುರವಣಿಯನ್ನು ಜೋಡಿಸಬೇಕಾಗಿದೆ (ಮತಾಹಿ. ೪) ; ಹೊಸ 
ಉಲ್ಲೇಖಗಳ ಪುರವಣಿಗಳನ್ನು (89081686766) ಕಾಲಕಾಲಕ್ಕೆ ಮುಂದ್ರಿಸಿ 
ಸೂಚಿಯ ನವೀನತೆಯನ್ನು ಕಾಯ್ದುಕೊಳ್ಳಹತ್ತಿದವು (ಗ್ರಂಥ. 9೨) : 
ಪಾರ್ಸಿೀ ಪತ್ರಿಕೆಯಲ್ಲಿ ಒಂದು ಇಂಗ್ಲೀಷ" ಪುರವಣಿ ಭಾಗವೂ ಇರುತ್ತಿತ್ತು 
(ತಿಕಾ. ೨೬). [ .- ಮರಾ. ಪುರವಣೀ 7 

ಪುರವರ (ನಾ). ಶ್ರೇಷ್ಠವಾದ ಪಟ್ಟಣ ,--ನಗರ ; ನಿಡಿಯಲರ್ಗಣ್ಣಳ 
ಬೆಡಂಗಿಯರ್ಕಳನರ್ಕಂ ನಡೆ ನೋಡಿ ಪೋಗಲಾಜದೆ ತಡೆಯ ಪಗಲ್‌ 
ಪಿರಿಯವಪ್ಪುವಾ ಪುರವರದೊಳ್‌ (ಕಾತ್ಮಸಾ. ೦೩6 ಶೂದ್ರಕ); ಆ ಕೋಟಿ 
ಯೊಳಗೆ... ಏರದ್ವಿಶ್ರಿಚತುಶ್ಶಾಲಾಕೀರ್ಣಂ ಪುರವರಂ ಕರಂ ಸೊಗಯಿು 
ಸುಗುಂ (ಶಾಂತಿಫು. ೪-೦೪೬): [ ಸಂ. 

ಪುರವರ್ಗ (ನಾ). ದೇವಾಲಯದ ಸೇವಾವರ್ಗಿ ಮತ್ತ ಅವರಿಗಾಗಿ 
ನಿರ್ಮಿಸಿದ ವಸತಿಸ್ಥಾನ, - ಬಡಾವಣೆ : ಮನ್ನೆಯದೊಳಗೆರಡು 
ಪೊನ್ನುವಮುಂ ದೇವರ ಪುರವರ್ಗ್ಗವಳೆಯ ಭತ್ತವಖುವಂಂ - - - ಹನ್ನರ 
ಹಣಮುವಂಂ ಬಿಟ್ಟರಂ (ಕ. 1V, 40-೨೬; 1111); ಜನನಿಗೆ ಚಂದ 
ಲೇಶ್ವರಮನೆತ್ತಿಸಿವಂ. ಪುರವರ್ಗ್ಗಮಂ ಜಗಜ್ಜನನುತವರಾಗೆ ಕಾಮನೆಟಕ 
ವಟ್ಟಿನೆ ಮಾಡಿಸಿದಂ - - - ಕಾಮಿನಿಯರನಾಯ್ಲ ತಂದಂ ಪುರವರ್ಗ್ಗದ 
ಸೂಳೆಯರಾಗೆ ವತಾಡಿದಂ (ಎ&. XIII, ೪೬-೬೩; 1112) ಗುಂಮ್ಮಂಣ್ನನ 
ಹೆಸರಲಿ ಪುರವರ್ಗ್ಗವಾಗಿ ಸಂಭುದೇವರ ಮುಂದೆ ಆಯ್ದುಮನೆಯಾ 
ಕೊಟ್ಟು (ಮೈಕ0. ೦೯೪೩, ೦೪-೦೦: 2338)- [ಸಂ. 

ಪುರವಾಸಿ (ನಾ)- ಪಟ್ಟಣದ ನಿವಾಸಿ; ಪಟ್ಟಣಿಗ ; ನಗರವಾಸಿ: 
ಕರೆತಂದರ್‌ ಪುರವಾಸಿಗಳ* ದೊರೆಯ ನುದ್ಯತ್ಸಾರಸೌರಂಭದಿಂ (ಶಾಕಾಶ್ಮ. 


€-೩-0೯). [ ಸಂ, ಪುರವಾಸಿನ್‌ ] 


45 (ಪುರವಿಜಯ (ನಾ). ತ್ರಿಪುರಗಳನ್ನ್ನ ಗೆದ್ದವನು; ಶಿವ: ಪುರವಿಜ 


ಯಂಗೆ ತನ್ನ ಸುತೆಯಪ್ಪುವೆಯಂ ನಲಮಿವಮಿತ್ತು ಭೂಧರಪತಿ ಮಾವ 


ಪುರವೈರಿ 


ನೆಂದೆನಿಸಿದಂದದಿನೆನ್ನಯ ಕನ್ನೆಯಂ . . . ನಿಮ್ಮಡಿಗೆ ಕೊಟ್ಟು ವಿವಾಹ 
ಮನೊಪ್ಟಿ ವಸಿಳ್ಟೆಂ (ಕ್ರಿಪ್ಹರಿ: ೩೬-೦೩೯): [ಸಂ,] 

ಪುರದೈರಿ (ನಾ). ತ್ರಿಪುರಗಳ ಶತ್ರು ; ಶಿವ: ಪುರವೈರಿ ಪೆಳರ್ದು ನಿಜ 
ಮಂದಿರದ ಕವಾಟದೊಳೆ ತಳ್ತೆ ಬೀಯಗಮನದಂ ಪರಿಹರಿಸಿ ತೆಗೆದು 
ಘಳಿಲನೆ ಸರಭಸಮಾ ಜವಳಿವಡಿಯನೇಂ ಬರ್ಚೆದನೊ (ಕೃಠು, 0೭-೪೦)- 

[ಸಂ. ಪುರವೈರಿನ್‌ ] 

ಪ್ರರತಾಸನ (ನಾ). ತ್ರಿಪುರಗಳನ್ನು ದಂಡಿಸಿದವನಂ ; ಶಿವ. ([ಸಂ.1 

ಪುರಶ್ಚರಣ (ನಾ). ದೇವರ ಹೆಸರನ್ನು ಅಥವಾ ಮಂತ್ರವನ್ನು 
ಜಪಿಸುವುದು : ಪುರಶ್ಚರಣಂಗೈಯದೆ ಸಂಖ್ಯ್ಮಾನಿಯತವತಾಗಿ ದೇಹಾಂತ 
ಪರ್ಯಂತ ಮಾಳ್ದುದೇ ನಿತ್ಯಜಪವಹುದು ಕನಿಷ್ಠವೆನಿಸುವುದು ಪುರ 
ಶರಣ ಮಾಡಿ ಬಡುವುದೇ ಪುರಶ್ಚರಣಜಪವದು ಮಧ್ಯವಂವೆನಿಸುವುದು 
ಪುರಶ್ಚರಣಂಗೈದು ಮೇಲೆ ಸಂಖ್ಯಾನಿಯಮದಿಂ ಪ್ರಾಣಾವಧಿ ಮಾಳುದೇ 
ಪುರಶ್ಚರಣ ಪೂರ್ವಕ ನಿತ್ಯಜಪವದುತ್ತ ಮವೆನಿಸುವುದು (ಶಕೇಕ. 6೭). 

[ಸಂ.) 

ಪುರಶ್ಚರಣೆ (ನು). ಮತ್ತೆ ಮತ್ತೆ ಜಪಿಸುವುದ್ಕು-ಹೇಳುವುದು : 
ನಿಶ್ಚಲಹೃದಯನಾಗಿ ವಿಷ್ಣುನಾಮಂಗಳ ಪುರಶ್ಚರಣೆಯಿಂದವಂ ಸುಖ 
ದೊಳಿರಂತಿರೆ (ಕೈಬರಾ- ೧೦.೩೯); ಅವನು ಆಕೆಯ ಕನ್ಮಾವಸ್ಥೆಯಲ್ಲಿ. . . 
ಸೂರ್ಯನ ಮಂತ್ರದ ಪುರಶ್ಚರಣೆಯ ಪ್ರಭಾವದಿಂದ ಹುಟ್ಟಿದವನು 
(ಪಟ್ಟು. ೨೦). [ಸಂ. ಪುರಶ್ಚರಣ) 

ಪುರಸತ್ತು. ಪುರಸೊತ್ತು, ಪುರುಸತ್ತು, ಪುರುಸೊತ್ತು (ನಾ). 
ಬಿಡುವು ; ವಿರಾಮ: ವೀರರಾಜೇಂದ್ರಪೇಟಿ ಉಗ್ರಾಣಕ್ಕೆ ದಿವಾರಾತ್ರೆ 
ಯಲ್ಲೂ ಪುರಸತ್ತು ಇಲ್ಲದೆ, ಅಕ್ಕಿ ಹೊರುತ್ತಾರೆ (ಉಾಕೇಂದ್ರ. ೦೩೭) : 
ವುರಸತ್ತಾದರೆ ಮಧ್ಯಾಹ್ನ ಅಕ್ಕನ ಮನೆಗೆ ಬರುತ್ತೇನೆ (ಮೂರುರಾ. ೧೩೯); 
ಅವನಿಗೆ ಯೋಚನೆ ಮಾಡಲು ಆಗ ಪುರಸತ್ತಿರದು (ಕಾತ್ಮಾಂಗ. 034) 
ಪುರಸೊತ್ತು : ವರ್ಷಕ್ಕೆ ಆರಂಶಿಂಗಳು ರೈತರಿಗೆ ಕೆಲಸ. ಮಿಕ್ಕ ಸಮಯ 
ಪುರೆಸೊತ್ತಿನಿಂದಿರುತ್ತಾರೆ (ಗಂಗಾಳ. ೦೨) ; ರಸ್ತೆಯಲ್ಲೋ ಮಸ್ತು ಜನ್ಮ 
ಇಲ್ಲ ಪುರಸೊತ್ತೂ (ತರನು. ೩೨-೦೨): ನಾವು ಪರಸೊತ್ತೇ ಇಲ್ಲದೆ ಕೆಲಸ 
ಮಾಡುತ್ತಾ ಇದೀವಿ (ಕುತಿಮಾ, ೧೧೩)- ಪುರುಸತ್ತು: ಹೆಂಗಸರಿಗೂ 
ಪುರುಸತ್ತಿಲ್ಲ. ಗಂಡಸರಿಗೂ ವಿರಾಮವಿಲ್ಲ (ಹುಟ್ಟಿಹ ೬೦); ಚಹವನ್ನು 
"ಕುಡಿದುಕೊಂಡು ಹೋಗುವುದಕ್ಕೂ ಬಾಳುವಿಗೆ ಪುರುಸತ್ತಿ ರಲಿಲ್ಲ (ತಂರುಲ, 
೫೪); ಅವಳು ಚೆಲುವೆಯೇ ಅಲ್ಲವೇ ಎಂದು ನಿಂತು ನೋಡುವುದಕ್ಕೆ 
ಪುರುಸಶ್ತಿಲ್ಲ (ಕಾನಿ. 00೨). ಪುರುಸೊತ್ತು : ನನಗೆ ಮಧ್ಯಾಹ್ನ 
ಹನ್ನೆರಡು ಗಂಟೆಯವರೆಗೆ ಪುರುಸೊತ್ತೇ ಇಲ್ಲ (969. 9) ; ನಿನ್ನ ಜೊತೆ 
ಮಾತಾಡೋಕೆ ಪುರುಸೊತ್ತಿಲ್ಲ (ಶುಜುತೆ. ೬) : ಉಸಿರಂಡಿಕೊಳ್ಳಲಿಕ್ಕೆ ಸ್ವಲ್ಪ 
ಪುರಸೊತ್ತು ಕೊಡು (ಮಕೂಂ. ೪೬). 

[+ ಅರ. ಹಿಂ. ಫುರಸತ್‌, ಫುರ್ಸತಿ, ಮರಾ. ಫುರಸತ, ಫುರ್ಸತ್‌, 

ಫುರಸೂತ*, ಫುರ್ಸತೀ] 

ಪುರಸಭೆ (ನಾ). ಸ್ಥಳೀಯಂ ಅಧಿಕಾರವುಳ್ಳ. ಚುನಾಯಿತ ಸದಸ್ಯರನ್ನು 
ಹೊಂದಿದ ಪಟ್ಟಣದ ಸಂಸ್ಥೆ ; ನಗರಸಭೆ: ಪೌರಸಭೆ ; ಪುರಸಭೆ 
ಯಟ್ಟಿದ ನಾಯಿಗಾಡಿಯ ನೋಡಿ ಶ.ನಿ ಗಲ್ಲಿ ಬದ್ದೋಡುವಂತೆ ತನ್ನನ್ನು 
ಬೆನ್ನಟ್ಟಿ ಬಂದರೆಂದೀ ಖೋಡಿ ಅವಿತು ಕದ್ದೋಡುವನಲ್ಕೆ 
0೬-೬೪). [ಸಂ. ಪುರಸಭಾ) 

ಪುರಸೊತ್ತು -ಪ್ರರಸತ್ತು' ನೋ. 

ಪುರಸ್ಕರಿಸು (ಕ್ರಿ). ೧. ಮನ್ನಿಸಂ ; ಗೌರವಿಸು; ಆದರಿಸು : ಪಾಂಡು 
ಪುತ್ರರ ಸುಗುಣಗಳನ್ನು ಕಂಡು ಪ್ರಜೆಗಳು ಅವರನ್ನು ಅಖಂಡವಾಗಿ ಪ್ರೀತಿಸಿ 
ಪುರಸ್ಕರಿಸುತ್ತಿದ್ದರು (ಓಂಕಿರು- ೨); ನನ್ನನ್ನು ಪುರಸ್ಕರಿಸಲು ಸಾವಿರೆ ಜನರು 


(ಕಂದ್ರೇೇ. 


೫೬೯೩ 


40 


4 


ಪುರಹರೆ 


ಮುಂದೆ ಬಂದಾರು (ರುಗರೋ. ೦೦): ಆ ಬ್ರಾಹ್ಮಣ . . . ನಾನು ದೇವ 
ಸ್ಥಾನಕ್ಕೆ ಬರಬೇಕೆಂದೂ, ಸಕಲಮರ್ಯಾದೆಗಳೊಡನೆ ಪುರಸ್ಕರಿಸುವನೆಂದೂ 
ಹೇಳಿದನು (80ಗಾಳ್ಕ: 509). ೨. ಬೆಂಬಲಿಸು ; ಪ್ರೋತ್ಸುಹಿಸು ; ಈ 
ಪಶ್ರಿಕೆಯು ಪುರಸ್ಕರಿಸುತ್ತಿದ್ದ ಅಯರ್ಲಂಡದ ಸ್ವಾತಂತ್ರ ಚಳುವಳಿಯ 
ಬಗ್ಗೆ ಭಾರತದಲ್ಲಿಯ ಆಂಗ್ಲರಿಗೆ ಒಳ್ಳೇ ಅಭಿಪ್ರಾಯ ವಿರಲಿಲ್ಲ (ಕತ್ರಿ ಇ. ೨೩). 
[ಪುರಸ್ಕರಣ್ಮ 4 - ಇಸ್ಮು) 

ಪುರಸ್ಕರ್ತ (ನಾ). ಬೆಂಬಲಿಸುವವನಂ ; ಸಮರ್ಥಿಸಂವವನಂ ; ಅನು 
ಯಾಯಾು : ಆಧುನಿಕಕಾಲದೊಳಗಿನ ಸಮತೆಯ ಪುರಸ್ಕರ್ತರೂ ತಿಳಿದೂ 
ತಿಳಿಯದೆಯೂ ಇದೇ ಶ್ರದ್ಧೆಯ ಸ್ವಿಕಾರವನ್ನು ಮಾಡುತ್ತಿರುವರು 
(ಶ್ರಶಿಂರ- ೦೦೪): ಆಕ್ಸ್‌ಫರ್ಡಿಗೆ ಬಂದ ಶಿಂಗಳೆರಡು ತಿಂಗಳಲ್ಲಿಯೇ 
ನಿಯೋಗಿಯು ಒಂದು ವಿಶಿಷ್ಟ ಧೋರಣದ ಪುರಸ್ಕರ್ತನಾವ (ಸರ. 
೩೬೬€)- [ ಇ ಸಂ. ಪುರಸ್ಕರ್ತೃ) 

ಪುರಸ್ಕಾರ (ನಾ). ೧. ಗೌರವ ; ಸನ್ಮಾನ; ಮರ್ಯಾದೆ: ಹಳ್ಳಿಗೆ 
ಒಳ್ಳೆಯ ಪುರಸ್ಕಖ್ಕರ ದೊರೆತ ಹಾಗಾಯಿತು (ರೂಪಂ. 84): ನಿಸರ್ಗ 
ಎಜ್ಞಾ ನಕ್ಕೆ ಹೆಚ್ಚಿನ ಪುರಸ್ಕಾರ ದೊರೆಯಿತು (36, 3೪). ವ. ಸ್ವೀಕಾರ : 
ವೃಕ್ತಿತ್ವದ ವರ್ಗೀಕರಣವಿಧಾನಯತ್ನ ಅಷ್ಟಾಗಿ ಪುರಸ್ಕಾರ ಪಡೆದಿಲ್ಲ 
(8ರ: ೬೩೪). ೩. ಬಹಂಮಾನ ; ಇನಾವಂಂ ; ರವಿಯ ಹಣವನ್ನು 
ಕಳವು ಮಾಡಿದ ವ್ಯಕ್ತಿಯೇ ಆ ಮಗುವಿನ ಕೊರಗನ್ನು ಕಂಡು ಮನ 
ಕರಗಿ ಬಾಲಕಿಗೆ ಪುರಸ್ಕಾರವಾಗಿ ಇವನ್ನು ಕಳುಹಿಸಿರಬಹುದೇ ? (ರಗ್ಗು. 
0a); ಮೋತಿಯಂು ಕಾಗದವನ್ನು ತೆಂದವನಿಗೆ ಸ್ವಲ್ಪ ಪುರಸ್ಕಾರ ಮಾಡಿ 
ಕಳುಹಿಸಿಕೊಟ್ಟು . . . ಕಾಗದವನ್ನೋದಿ ಹೇಳಿದಳು 

[ಸಂ.1 

ಪುರಸ್ಕೃತ (ಗು). ೧. ಮುಂದೆ ಇಟ್ಟ ; ಮುಂದು ಮಾಡಿದ. 
೨. ಗೌರವವನ್ನು ಪಡೆದ : ಸನ್ಮಾನಿತ ; ಪೂಜಿತ. (ನಾ). ೩. ಶತ್ರು 
ಗಳಿಂದ ಆಕ ಶ್ರ ವಿಂಸಲ್ಪಟ್ಟ ವನಂ. ೨, ೩ : ನಾಡಿಗರೊಳೆಲ್ಲರುಂ . . - 
ಪುರಸೃತರಭಿವನ್ನರಲ್ಲೂ (ಕಾರೂಕ್ಕ. ೬-34). [ಸಂ]. 

ಪುರಸ್ಸರ (ಗು). ೧. ಮುಂದೆ ಬರುವ ; ಅಗ್ರೇಸರವಾದ ; ಶ್ರೇಷ್ಠ 
ವಾದ ; ವಿಜಯಾರಂಭಪುರಸ್ಸರವಿಜಯಗಜಂಗಳನೆ ಪಿಡಿದು ಘೂರ್ಜರ 
ರಾಜಧ್ವಜಿನಿಯನಿಅಿದೋಡಿಸಿ (ಶಂಶಕಾ- ೧-೩೬) (ನಾ). ವಿ. ಸಹಿತ 
ವಾದುದು ; ಸಮೇತವಾದುದು : ವಿಶ್ರುತಶ್ರುತಕೀರ್ತ್ಮಾಚಾರ್ಯ 
ಪುರಸ್ಸರಮಪ್ಪಾ ಚಾರ್ಯಪರಂಪರೆಯೆ ಕುಡುಗೆ ಭವ್ಕೋತ್ಸವವಂಂ (ಇಂಪು: 
೧-03): "ಪುರಃಸರ' ಪರಾ. 

ಪುರಸ್ಸರವಾಗಿ - ಕೂಡಿಕೊಂಡು ; ಸಮೇತವಾಗಿ ; ಸಹಿತವಾಗಿ: 

ಬಾಚಿಮಯ್ಯನುಂ ಮಗ ಮಲ್ದಿಯಂಣನುಂ ಪುರಸ್ಸರವಾಗಿ ಮಲ್ಲಿಕಾರ್ಜುನ 
ದೇವರ್ಗ್ಗೆ . . . ಬಿಟ್ಟ ಗದ್ದೆ (೩92೩. 3%-1( ೨೯೦.೨೬ 12ನೆಯ ಕಠ); 
ವಾತ್ಸಲ್ಕದಿಂದಲೂ ಅಧ್ಯವಸಾಯ ಪುರಸ್ಸರವಾಗಿಯೂ ಯುಧಿಷ್ಮಿರಾದಿ 
ಕುವತಾರರನ್ನು ಲಾಲಿಸಿ ಪಾಲಿಸಿದುದನ್ನೂ ನೆನೆನೆನೆದು ಅವನು ಕಣ್ಣೀರ 
ತಂಂಬಿದನು (ರೀತ್ಮಶ. ೭೨). [ಸಂ.] 

ಪುರಸ್ಸರಂ (ಅ). ಸಹಿತವಾಗಿ ; ಸಮೇತವಾಗಿ ; ಪೂರ್ವಕ : ಪರಸ್ಪರ 
ಕ್ಷೇಮಕುಶಲಭಾಷಾಪುರಸ್ಸರಂ ಅಮರ್ದಪ್ಪೈ (ಶಂಠಾಮಾ. ೦೦-೩೩ ವ: 
ಸುಶ್ರುತನಂ ತಾಂಬೂಲದಾನಪುರಸ್ಕರಂ ವಿಸರ್ಜಿಸಿ (ಕುದ್ರಪ್ರು- ೩-೩6 ನ). 

[ಆ ಪುರಸ್ಸರ] 

ಪುರಸ್ಸರತೆ (ನಾ). ಕೂಡಿಕೊಂಡಿರುವಿಕೆ; ಸಹಿತವಾಗಿರುವಿಕೆ : ಚತುರ್ವಿ 
ಧಾರಾಧನಾಪುರಸ್ಸರತೆಯಿಂ ಸವಖಹಿಧಿವಿಧಿಗೇಂ ಮನಂದಂದಳೋ (ತುಳುವಾ- 
೯-೦೫). (ಸಂ. ಪುರಸ್ಸರತಾ] 

ಪುರಹರ (ನು). ತಿ _)ಪುರಗಳನ್ನು ನಾಶ ಮಾಡಿದವನು; ಶಿವ: ಪುರಹರ 


(ಳಶಾಳುಂ. ಓಂ) 


ಪುರಹರಸುತ ೫೬೯೪ 
ಸೂಡೆ ಮುನ್‌ ತ್ರಿಪುರಮಂ ಪಲಕಾಲಮುಪೋದಡಿತ ವ್ರತಾಚರಣ 
ದೊಳಿರ್ದನೀಗಳುಪವಾಸದ ಪಾರಣೆ ವಂಯುಪುಶ್ರನಿಂ ದೊರೆಕೊಳೆ 


ಲಂಕೆಯಂ ಶಿಖಿ ಶಿಖಾವಧಿಯಪ್ಪಿನಮುಂಡು ತೇಗುವಂತಿರೆ ಪೊಜಪೊಣ್ಮಿದತ್ತು 
ಧಗಿಲೆಂಬ ಧಗದ್ದಗಿಲೇಬ ನಿಸ್ತನಂ (ಕುಉರೂ. ೦೦-೦೪); ಪುರಹರನಿರ್ದಪಂ 
ನಿರುಪವತಾನತಪೋಮುಯನಾಗಿ (ಗೀಕ. ೬-೧೩). “ತ್ರಿಪುರಹರ ' ಪರಾ. 
ಪುರಹರನಯನಮುಣೆ--ರುದ್ರುಕ್ಷಿ: ನಿರಘಭಸಿತ ಪುರಹರನಯನಮುಣಿ 

ವಿಸರಪರಂ . . . ಶರಣನೆಸೆದಂ (೫ ಲಾಸ. 0-೪-4). [ಸಂ.7 

ಪುರಹರಸುತ (ನಾ)- ೧. ಶಿವನ ಮಗ; ಶ್ಶಂದ. ೨. ಸ್ಕಂದನ 
ಅವತಾರವೆನಿಸಿದ ತಿರುಜ್ಞಾನಸಂಬಂಧ ಎಂಬ ಪುರುತನ 
ಶಿವಶರಣ : ಪುರಹರಸುತ ನೀನೆರೆದರ್ಗಿರದಿಷ್ಟವನೀವುದುಳ್ಳೊಡಿಂದೆನ 
ಗೊಲವಂದೆರೆದುದನೀವುದು (ಶ್ರಿಶ್ರವಿ- ೩೩-೧೩೮). [ಸಂ.] 

ಪುರಹರವಕ್ವ (ನಾ). ೧. ಶಿವನ ಮಖ. ೨. [ಗಣಿತ] ಐದು ಎಂಬ 
ಸಂಖ್ಯೆಯ ಸಂಕೇತ : ಪುರಹರವಕ್ಕಂ ಪಂಚಂ . . . ಷುರವೈರಿಮುಖಂ 
ಗಳ್ಳಿದಜಿ ನಾಮಂ (ವೃ ವಹಾ. ೯-೩). [ಸಂ.) 

ಪುರಳಿಮರ (ನಾ). ಒಂದು ಬಗೆಯ ಸಸ್ಮ : ಪಾದರ್ಮಿಕಾಲಾದ್ರಿ, ಪುರಳಿ 
ಮುರ, ಕಲಿಹುಟ್ಟು, ಕಲ್ಲುಉದಿ (ಮ್ಮ 8೧. ೭೬೨-೧೪೭೭). [ಪುರಳ್ಳಿ -- ಮರ್ಮ) 

ಪುರಾಂಗನೆ (ನಾ). ಪುರದಲ್ಲಿಯ ಹೆಂಗಸಂ ; ಪುರಸ್ಕ್ರೀ : ಓಲಗಶಾಲೆ 
ಪೂಗಿಡುಗಳೋಳಿಗೆ ನಾಟ್ಯಶಾಲೆ ಕುಸುವ,ಾಪಚಯಪ್ರಚಳತ್ಪು ರಾಂಗನಾ 
ಲೋಲ(ಟಾಕ್ಷಲಕ್ಷ್ಮಿ ಗೆನಲೊಪ್ಪು ವುವಲ್ಲಿಯ ಪುಪ್ಟವಾಟಿಗಳ್‌ (ಫ್ರಕೃಶು.0೨-೩೦). 

[ಸಂ- ಪುರಾಂಗನೂ] 

ಪುರಾಂತಕ (ನಾ).  ಪುರಹರ. ; ಪುರಾಂತಕಧ್ಯಾನದಲಿ ವಿಮಲಸ್ವಾಂತ 
ನೇಕಾಗ್ರದಲಿ ಭಜಿಸಿದನಿಂದುಶೇಖರನ (೪ವ್ಮಾಂ. ೨೨-೩೪). [ಸಂ.] 

ಪುರಾಕೃತ (ಗಂ)- ೧. ಹಿಂದೆ ಮಾಡಿದ : ಪೂರ್ವಜನ್ಮಗಳಲ್ಲಿ ಮಾಡಿದ: 
ವಾಂಛೆಯಿಲ್ಲದ ಜೀವಿತಮುಂ ಮುನ್ನೆಂಬುದಿಲ್ಲದ ವಿಕ್ರವುಮಂಂಂ ಓಗಡಿ 
ಸಿದನುಭವವಂಂ ಪಗೆಯಿ೨ ಪೊಗಳಿಸುವ ಧೈರ್ಯಮುಂ ಪುರಾಕೃತ ಸುಕೃತ 


ಘಲಂಗಳ್‌ (ಕಾಂಕಿಫು. ೪-೩೪ 2) ; ತನ್ನೆನಿಂದ್ರನಾಗೆ ಬಗೆದು . . . ಪುರಾಕೃತ 
ಪುಣ್ಯದಿಂ ಸುಖಮನನುಭವಿಸುತ್ತಿರೆ  (ಶಂಕಾಮಾ. 0-೦೩9 ವ): ಹಗೆ 


ಯೊಳೆಮ್ಮವರೊಳಗೆ ಎದೆಗಿಚ್ಚುಗಳ ಖುಲ್ಲಕುಠಾರರಪನಂಬುಗೆಯ ಬಳಸಿ 
ದರಮ ಪುರಾಕೃತಕರ್ಮುದವಶೇಷ (ಕುನ್ಶಾಣ. ೬-೦೦). (ನಾ)- ೨. ಪೂರ್ವ 
ಜನ್ಮದಲ್ಲಿ ಮಾಡಿದ ಕರ್ಮ; ಒಳ್ಳಿತ್ತ ಕೆಯ್ವೊರಾರ್ಪ್ಪೊಲ್ಲದುವುದ 
ಅಂತೆ ಬಲ್ಲಿತ್ತು ಕಲಿಗೆ ವಿಪರೀತಾ ಪುರಾಕೃತಮಿಲ್ಲಿ ಸಂಧಿಕ್ಕುಂ (ಇಆ- ಸ, 
&೬೦-ಕ; ಸು. 700); ಪುರಾಕೃತ ತಪ್ಪದೇನಾದುದಾಗಲಿ (ನವರೋ. ೩-0೦) ; 
ಅನುಬಂಧ ಜೀವಜೀವಕೆ ಪುರಾಕೃತದಿಂದ (ಶುಕುಕ. ೦೬6) - [ಸಂ] 
ಪುರಾಟಿಕ (ನಾ)- [ನಾಟ್ಯ] ಮೂವತ್ತೆ ದು ದೇಶೀಯಭೌಮಚಾರಿ 
ಗಳಲ್ಲಿ ಒಂದಂ ; p “ಕಾಲುಗಳನ್ನು ಮೇಲಕ್ಕೆತ್ತಿ ಒಂದನ್ನೊಂದಂ 
ತಟಂ್ಬತ್ತಿರುವುದು” (೧ಸ್ಕರು. ೩೨೩ ಗರ್ಮಾನುವಾರ) : ರಥಚಕ್ಕ, ಪರಾವೃತ್ತ 


ತಲ . ಪುರಾಟಿಕ, ಅರ್ಧಪುರಾಟಿಕ ಘ ಸಮಸ್ಪೃಲಿತ; ಈ 
ಮುವತ್ತೈದು ದೇಶೀಯಸಂಬಂಧದ ಭೌಮಚಾರಿಗಳು (ರಾಸ್ಕರಂ, 
೬-0೬ ನ). [ಸಂ.] 


ಪುರಾಣ (ಗು). ೧. ಹಳಿಯ ಕಾಲದ ; ಪ್ರಾಚೀನಕಾಲಕ್ಕೆ ಸಂಬಂಧಿಸಿದ; 
ಪುರಾತನವಾದ ;. ದೊರೆಕೊಂಡಿರೆ ಸೊಗಯಿಸುಗುಂ ಪುರಾಣಕಾವ್ಕ 
ಪ್ರಯೋಗದೊಳ್ತತ್ಕಾಲದ ವಿರಸಂ ಕರಮವು ದೇಸಿಗೆ ಜರದ ಧೂವಿಷಯ 
ಸುರತರಸರಸಿಕತೆವೊಲ* (ಕ0. 0-೩0) : ನೆರೆದಿಸುತಿರೆ ತೋಲ್ವುಲ್ಲೆಯ 
ನಿರೆದದು ಬಲ್ಸೊಡೆ ಪುರಾಣಕೂಪದೆೊಳ್‌ (ಶಂಶಠಾ. ೨-೩0), ಕತೆ 
ಯೊಳಗಜ್‌ಯದ ವಿಪರೀತತೆಯಿಂದಂ ವೇಟ್ಲಿ ಕೃತಿಗಳಿರ್ಕೆ ಪುರಾಣಸ್ಥಿತಿ 
ಯೊಳೆ ಕವಿರತ್ನನಿನನ್ವಿತವತಾದುದು.. ಸಗರಚಕ್ರವರ್ತಿಯ ಚರಿತಂ 


36 


40 


ಪುರಾಣಚೂಡಾಮಣಿ 


(ಅಕಪ್ಪ. ೦೨-೨೮): ವಿ. ಉದ್ದವಾದ ; ದೀರ್ಫ್ಥವಾದ ; “ ಆದಿಕಥೆಯೆೊಳು 
ದೀರ್ಫದೊಳು ಜೀವದೊಳು ಪುರಾಣಂ” (ಮುಂಗರಾ. ೦೩೦-೩೩). ೩. ಜರ್ಜರಿತ 
ವಾದ; ಜೀರ್ಣವಾದ. (ನಾ). ೪. ಹಳೆಯದು: ಪುರಾತನ 
ವಾದಂಮ: “ಜೀರ್ಣಂ, ಜರತ್‌, ಪುರಾಣಂ, ಪ್ರತ್ನಂ,ಪ್ರತನಂ, ಪುರಾತನಂ- 
ಈ ೬ ಪ(ಹ)ಟದು” (ಸಾಯು. 0064-3೬); “ಜೀರ್ಣಮಾ ಜರತ್ಪೃತನಮರ್ಣವ 
ಮನವ್ಯಂ ಪುರಾಣಂ ಪುರಾತನಮೆನಲು ಹಟತಿಂಗೆ ನಾಮಮಕ್ಕುಂ “ 
(ನ:ಂಗಳಾ. ೦೨೪೯-೦). ೫- ಪೂರ್ವಕಾಲದಲ್ಲಿ ನಡೆದು ಹೋದ ಕಥೆ: 
ಪ್ರಾಚೀನವಾದ ಚರಿತ್ರೆಯನ್ನು ಹೊಂದಿದ ಕಾವ್ಯಪ್ರಕಾರ : ಅಸಮ 
ಬಸವಪುರಾಣವಂ ಪಸರಿಸುವವಂ ಪಾಪಂಗಳಂ ಪ್ರಹರಿಸುವಂ (೨ಸಫು. ೬೦-೭೪); 
ಇಂದಿನ ಬಾಳು ನಾಳೆಗೆ ಚಂತ್ರೆ, ನಾಡಿದ್ದಿಗೆ ಪುರಾಣ (ಸಾಹಿತ. 4೩). 
೬. ಸರ್ಗ, ಪ್ರಶಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತ ಎಂಬ 
ಪಂಚಲಕ್ಷಣಗಳನ್ನು (ಅಥವಾ ಇನ್ನು ಕೆಲವರು ತಿಳಿಸುವಂತೆ ಸರ್ಗ, 
'ವಿಸರ್ಗ, ವೃತ್ತಿ, ರಕ್ಷಾ, ಅಂತರ, ವಂಶ, ವಂಶಾನ:ಚರಿತ, ಸಂಸ್ಥೆ, 
ಹೇತು ಮತ್ತ ಅಪಾಶ್ರಯವೆಂಬ ದಶಲಕ್ಷಣಗಳನ್ನು) ಉಳ್ಳ 
ಪ್ರಸಿದ್ಧವಾದ. ವ್ಯಾಸಪ್ರಣೀತವೆಂದು ತಿಳಿಯಲಾದ ಹದಿನೆಂಟು 
ಮಹಾಪ್ರಬಂಧ: “ ಜಗತ್ತಿನ ಉತ್ಪತ್ತಿಯನ್ನೂ ನಾಶವನ್ನೂ ವಂಶವನ್ನೂ 
ವಂಶಾನುಚರಿತವನ್ನೂ ಮನ್ವಂತರಗಳನ್ನೂ ಹೇಟುವ ಪ್ರಬಂಧವು ಪುರಾಣ 
ವೆನಿಸುಗು ” (೩80: ೯9); ಪುರಾಣದೆ ಭಟ್ಟವ್ರಿತ್ತಿಗೆ ಸರ್ಬ್ಬನಮಸ್ಕವತಾಗಿ 
ಪಡೆದ ರೇವದಾಸಭಟ್ಟರ ಕೆಯ್ಕಿಂ ಬಡಗ ಬಿಟ್ಟ ಪಿರಿಯ ಕೋಲ ಮತ್ತ[೫) 
(ಇಂ. ೩೫, ೭೨-೦೦; 1111), ಶಾಸ್ತ್ರ ಪುರಾಣವ ಕೇಳಿದೊಡೇನು 

ಭಕ್ತಿಯಿಲ್ಲದವರನೊಲ್ಲ ಕೂಡಲ ಸಂಗಮದೇವ (ರಸವೆ. ೧೮6) ; ಹಲವು ವೇದ 
ಪುರಾಣ ಶಾಶ್ರ್ರವ ತಿಳಿದು ನೀ ಮರುಳಾದೆ (೫ೌರಿರಾ. ೩೭-೦೮). " ಅಷ್ಟಾದಶ 


ಪುರಾಣ” ಪರಾ. ೭. (ಆಲಂ) ವೈಯಕ್ತಿಕವಾದ ದೀರ್ಥಕಥೆ ; 
ನಿನ್ನ ಪುರಾಣ ಇರಲಿ. ಮೂರ್ತಿ. ಚಹಾ ಎಂದೋ ಅರಿಹೋಗಿದೆ. 
ಮೊದಲು ಕುಡಿದು ಮಾತನಾಡು (ನಿರ್ದೋಟಿ. ೩); ಶೋತಾಮಂಡಳಿ 


ಬಸವಂಶಿಯ ಪುರಾಣವನ್ನು ಖಾಸಗೀ ಆಗಿ ನಡೆಸಿತ್ತು (ದೀತಹ. 11, ೦೪೦)- 
೮. ಹರಟೆ; ರಗಳೆ. ೯. [ಜೈನ]ಲೋಕಾಕಾರಕಥನ, ದೇಶನಿವೇಶ 
ವರ್ಣನ, ನಗರವರ್ಣನ, ರಾಜ್ಯವರ್ಣನ. ಶೀರ್ಥಮಹಿಮೆ, ಚತಂರ್ಗಶಿ 
ಸ ್ಯೈರೂಪವಿವರಣೆ, ತಪೋದಾನವಿಧಾನ, ತಪಃ ಫಲವರ್ಣನೆ ಎಂಬ 
ಎಂಟು ಅಂಗಗಳನ್ನು ಒಳಗೊಂಡ, ಅರ್ಹಂತನೇ ಮೊದಲಾದ 
ಶಿ _ಷಷ್ಟಿಶಲಾಕಾಪುರುಷರ ಕಥೆ : ಆ ಪುರಾಣಕ್ಕಂ ಲೋಕಾಕಾರಕಥನಮುಂ 
ದೇಶನಿವೇಶೋಪದೇಶಮುಂ ನಗರಸೂಪತ್ತರಿವರ್ಣನಮುಂ ರಾಜ್ಯ ರಾಮ 
ಣೇಯಕಾಖ್ಯಾನಮುಂ ಶೀರ್ಥಮುಹಿಮಾಸವಂರ್ಥನಮುಂ ಚತುರ್ಗಶಿಸ್ನೈರೂಪ 
ನಿರೂಪಣವೂಂ ತಪೋದಾನವಿಧಾನವರ್ಣನಮುಂ ತತ್ವಳಪ್ರಾಪ್ತಿಪ್ರಕಟನ 
ಮುಮೆಂದಿಂತವಯವೇಗಳೆಂಟಕ್ಕು೦ (60ಫು. ೧-೪೨ 5); ಸದ್ಭರ್ಮಕಥಾ 
ಥನನಿಬದ್ಧಗ್ರಂಥ: ಪುರಾಣಮಿತಿಹಾಸಾಖ್ಯಂ (ಪಸ್ತುಳೋ. ೨-೪). [ಸಂ.], 

ಪುರಾಣಕವಿ (ನಾ). ೧. ಹಿಂದೆ ಆಗಿ ಹೋದ ಕವಿ ; ಪೂರ್ವಕಾಲದ 
ಕವಿ: ಪುರಾಣಕವಿ ಪ್ರಭು ಪ್ರಯೋಗಾವಿಳ ಸದ್ಗುಣೋದಯಮನಾಯ್ಡ 
ವಜ3೦ ಸಮೆದೊಂದು ಕಾವೃದಿಂ . ಮುದಮಂ ತನಗಾಗಿಸಿದಂ 
ಕವೀಶ್ವರಂ (೪4೦0. ೨-೦೫೩) ; ಕವಿಗಳೊಳಾ ಪುರಾಣಕವಿಪುಂಗವರೊಳ್ಳಿದರೀ 
ಗಳಿಲ್ಲ (ಗರಾಹಖ. ೧-೪೭). ೨. ಪುರಾಣವನ್ನು ರಚಿಸಿದ ಕಎ 
ವಾಕ್‌ಶ್ರೀಸುಭಗಂ ಪುರಾಣಕವಿಯುಂ ಧರೆಗಾಗಿರೆಯುಣ್ಮಿ ವೊಣ್ಮುವೀ 
ದೆಃಸಿಗಳುಂತೆ ನಾಡೊವಜನಾದನೊ ಪೇಟು* ಕವಿತಾಗುಣಾರ್ಣವಂ 
(ಗಂಶಥಾ. ೦೪-೬೨): [ಸಂ. 


45| ಪುರಾಣಚೂಡಾಮುಣಿ (ನಾ). ಪುರಾಣಗಳಲ್ಲಿ ಅತ್ಯುತ್ತಮವಾದುದು ; 


ಶೆ ಶ್ರೇಷ್ಠವಾದ ಪುರಾಣ ; ಶಾಂತಿಜಿನಜನ್ಮಜಲಧಿಗೆ ಶಾಂತಿಷರಾಣಮೆ 


ಪುರಾಣಜ್ವರೆ 


ಪುರಾರ್ಥರತ್ನಮಿದಂ ವೇಬ್ಮಿಂತು ಕವಿಚಕ್ರವರ್ಶಿಬೆ: ನೋಂತಂ ಪೆಸರಿಂ 
ಪುರಂಣಚೂಡಾಮ:ಣಿಂಯು೦ (ಕಾಂತಿ. ೦-೧೨). [ಸಂ] 

ಪುರಾಣಜ್ವರ (ನಾ). ಬಹಳ ದಿನಗಳಿಂದ ಇರುವ ಜ್ವರ; ಹಳೆಯ 
ಜ್ವರ : ಏಳು ಪರ್ಮಂತರ ತರುಣಜ್ವರವೆನಿಸಿಕೊ:ಬುದು. 


ಹತ್ತು ರಾಶ್ರಿ ಪರ್ಯುಂತರ ಮಧ್ಯವಂಜ್ವರವೆನಿಸಿಕೊಂಬುದು. 


ರಾಶ್ರಿ 

ಆದಜಿ 
ಮೇಲೆ ಪುರಾ[ಶಾಕಾಂ. ಹಳೇ]್ವರಬೆನಿಸಿಕೊಂಬುದು (ವೈರ್ಯಸಾ. 1, ೫೩); 
ಈ ಮಾತ್ರೆಗಳನ್ನು ಕೊಬ್ಬರಿರಸದಲ್ಲಿ ಕೂಡಲು ಜ್ವರಾಶಿಸಾರ, ಪುರಾಣ 
ಜ್ವರಗಳು ಸಹ ನಿಲ್ಲುದುವು (ಸಕವೈೈ. ಶಂ. ೪೭೧). ([ಸಂ.) 

ಪುರಾಣಪುರುಷ (ನಾ). ೧. ಮುದುಕ; ವೃದ್ಧ: ಗಂಭೀರಸ್ವರದೊಳಂ 
ಭದ್ರಾಕಾರದೊಳಮಾತಂ ಕಾರಣಪುರುಷನಾಗಲೆವೇಬ್ಕುಮೆಂದು ನಿಶ್ಚಯಿಸಿ 
ಪ್ರರಾಣಪುರುಷನೊರ್ವನವಿಂತೆಂದು (ಶಂಕಾಶಾ, 6-೩೬೮). ವಿ. ಆದಿಪುರ:ಷ ; 
ಎಷ್ಟು: ತಪನಕುಲಜಾತರ್‌ ಪುರಾಣಪುರಂಪೋತ್ತವಂನ ವಿಪುಲಸಂತತಿ 

೪ವರ್‌ (ಕ ಏಶಾ: ೨೧-೨೯); ನಾರದನುಂ ಪರ್ಬತನುಂ ಪುರಾಣಪುರುಷನು 
ಕೆಂಡೆಜಗುತ (ಕಡ್ಮುತ. ೧೩.೪); ಶ್ರೀಕೃಷ್ಣನು ಪುರಾಣಪುರುಷನೂ ನಿಜ, 
ಐಶಿಹಾಸಿಕವ್ಕಕ್ತಿಯೂ ನಜ (ಶಾರದ. ಎಂ). ಷಿ ಕ ಈಶ್ವರ. 
[ಸಂ.] 

ಪುರಾಣಮಾರ್ಗ (ನಂ). ಪ್ರಾಚೀನಕಾಲದಿಂದ ನಡೆದಂ ಬಂದ ರೀತಿ, 
ಸಂಪ್ರದಾಯ: ಉಚಿತಪ್ಪರಾಣಮಾರ್ಗಪದಪದೃತಿಬಂಧುರಬಂಧಮೆಂಂಬಿನಂ 
ರಚಿಯಿಸೆ ಕಂಳಿದಾಸನುಮನೇಳಿಇತೀ ಕೃತಿ ನಾಗವರ್ಮನಾ 
(ರಂರೋಂಜು. ೧-೭). [ಸಂ.] 

ಪ್ರರಾಣವಾಕ್ಕ (ನಾ). ೧. ಬಹುಕಾಲದಿಂದ ಬಂದಿರುವ ಮಾತು; 
ಗಾದೆ ; ಶರೀರಮಾದ್ಯಂ ಖಲುಧರ್ಮಸಾಧನಂ ಎಂಬ 
ಮುುಂಟು (ಶಂತತಂ. ೧೦೫8-೧೩): ಕೇನಾಷ್ಟಪಾಯೋನ ಫಳಂ ಹಿ ಸಾಧ್ಯಂ 
ತಾನೆಂಬುದುಂಟಲ್ತೆ ಪುರಾಣವಾಕ್ಕಂ (ಸುಕುವಾ. ೩-೩೨). ವಿ. ಪುರಾಣ 
ದಲ್ಲಿರುವ ಮಾತು ; ಬಿಸರುಹಾಕ್ಷನ ಹರನಿಆದನೆಂದುಸುರಲೊಲ್ಲನ: 
ಸಹಜವದ ಪುರಾಣವಾಕ್ಕವನು (ರಸಫ್ಳ. ೫೭-೨೨). [ಸಂ.] 

ಷರಾಣಶ್ರವಣ (ನಂ). ಪುರಾಣವನ್ನು ಕೇಳಂವಿಕೆ; ಮಠದಲ್ಲಿ 
ಶ್ರಾವಣಮನಾಸದಲ್ಲಿ ಪುರಾಣಶ್ರವಣ ನಡೆಯುತ್ತದೆ (ಕೊಂ). [ಸೆಂ.] 

ಪುರಾಣಿ (ನಾ). ಪುರಾಣ ಹೇಳುವವನು ; ಪುರಾಣಿಕ : ಯ;ಥಾರ್ಥವ 
ನೊರೆಯಲೊಲ್ಲನು ಪಕ್ಷಪಾತಿ ಪೆರಾಣಿ [ಶಃಕಾಂ. ಣ]ಭಟ್ಟನಲಾ (2ಸಫು. 
೩೭-೨೦); ಪೇಳಿದ ಪ್ರೆರಾಣಿ ರಾಯುಗೆ ಶರಣುಳಿಯ ಮೆಲ್ಲತೆಗಳನು 
(ನೋಳಿಫು- ೨-೩೬೩), [ ಆಪುರಾಣ] 

ಪುರಾಣಿಕ (ನಾ). ೧. ಪ್ರರಾಣಗಳನ್ನು ಚೆನ್ನಾಗಿ ಓದಿ ತಿಳಿದವನು. 
೨. ಪುರಾಣಗಳನ್ನು ವಿವರಿಸಿ ಹೇಳುವವನು; ಪೌರಾಣಿಕ; 
ಅವನಿಪನ ನಗರೂಗ್ರದಲಿ ಪವೊಂದಿವಸವೋದುತ ಸತ್ಯವ ಹೇಳುವ ಪುರಾಣಿಕ 
ನಂತೆ ಕೆಲಬರು ಕೇಳುತಿರಲಾಗಿ (2ಸಫು. 8೭-೨೦); ಇಂದ್ರಲೋಕವು 
ಪುರಾಣಿಕರ ವರ್ಣನೆಯಂತೆ ಇರುವುದಾದರೆ ಅದು ಎಂದೋ ಸಿಗುವುದಂ 
(ನಿತ್ಕಾಮ. ೪). (ಸಂ. ಪೌರಾಣಿಕ) 

ಪುರಾತ (ನಾ): -ಪುರಾತನ ೪: ಎಲ್ಲಾ ಪುರಾತರು ನೆರೆದು ಭಕ್ತಿಭಿಕ್ಷವನಿಕ್ಕಿದರೆ 
ಎನ್ನ ಪಾತ್ರೆ ತುಂಬಿತ್ತು (ಏಸನ- ೩೪೯) ; ಪುರಾತರೊಳಗೊಲವಿ೨ ಮಹಿಳೆ 

ಯರನಾತ್ಮಭವರಂ ತಮ್ಮೂವಂ ಕೊಟ್ಟವರೊಳರು ಶತಕೋಟಿಕೋಟಿಗಳು 

(ಸಪ್ಪೆ. ೨3-:೭). “ಪ್ರರಂತ್ಮ' ಪರಾ. 
ಪುರಾತಭಕ್ತರು - ಪ್ರಾಚೀನ ಶರಣರು : 

ವರೆಂಬಡೆದೀ ಸ್ಥಳವೆಂದು ಕೀರ್ತೀಯಂ 


ಏವ 


pe 


ಪುರಾಣವಾಕ್ಕ 


ಪರವಾ 


ಮನ್ನೆ 
ಬಿನ್ನವಿಸಲೈ (ಸೂ. ಸಸ. 
೧೭೩೮-೧೬ ; 3192). [ ಆಸಂ. ಷೆರಾತನ] 


ಪುರಾತನ (ಗು). ೧. ಹಳೆಯ ಕಾಲದ ; ಪ್ರಾಚೀನ ; ಪೂರ್ವಕಾಲದ ; 


೫೭೯೫ 


25 


35 


ಪುರಾರಿ 


ಉನ್ನಮೆ ಪುರಾತನ ವಸಂಬಂಧವೇದಿನಿ (ಕಾಂತಿಕು. ೬-೦» 5); ಬುಧರಿರ್ದ 
ನೋಟ್ಟುದು ಪುರಾತನ ನೂತನ `ಕಾವ್ಕರೇಖೆಯ (ಗರಾಯು. ೦-೪೭); 
ನಮ್ಮ ಜನರಲ್ಲಿ ಬಹು ಪುರಾತನ ನಡತೆಗಳೆಷ್ಟೋ ಉಂಟು (ಕುಂಡಾ. 
೪-೧೮): (ನಾ). ೨.. ಹಳೆಯದು: ಪೂರ್ವಕಾಲಕ್ಕೆ ಸಂಬಂಧಿಸಿದುದಂ; 
ಪ್ರುಚೀನವಾದಂದು ; “ಜೀರ್ಣಂ, ಜರತ್‌, 'ಪೂೂಡಂ, ಪ್ರತ್ನಂ. 
ಪ್ರತನಂ, ಪುರಾತನಂ-ಈ ೬ ಪ(ಹ)ಬದು” (ಹಲೊಪು. ೧೦೮-೫): 
“ಜಿ:ರ್ಣವತಾ ಜರತ್ಸತನಮರ್ಣವಮನವ್ಯಂ ಪುರಾಣಂ ಪುರಾತನಮೆನಲು 
ಹಬಶಿಂಗೆ ನಾಮಮಕ್ಕುಂ” (ಮಂಗಾ. ೦೨೯-೧): ಪುರಾತನದ ಫೆ 
ಕಿರಾತ ಏನು ಬಲ್ಲ? (ಣರ). ಹ. ಪೂರ್ವಕಾಲದವನು; 
ಹಿಂದಿನವನು ; ಪೂರ್ವಿಕ : ರಸವತ್ಕಾವ್ಯವಿದರ್‌ ಪುರಾತನರೊಳಾದಂ 
ಪೂಣೈೆಯಿ: ಪೇಟ್ಟು ಜೋಯಿಸೆಗಬ್ಬಂಗಳೆನೆಸಿ ್ತಿ ರುಜಿಸಿದರಾರ್‌ (ಕಾತಿ- 
೨೪.೪೦) ; ಪೂರ್ವದ ಪುರಾತನರ ವಿಧಿಯ ವಿಸ್ತರಿಸುವೆವು ಕೇಳೈ (ಗಗತಾ. 
«6 ಇ); ಈ ಕಥೆಗಳ ಮೂಲಕವಾಗಿ ಮಗು ಪುರಾತನರೊಡನೆ ಪ್ರೀಶಿಯ 
ಸಂಬಂಧವನ್ನು ಬೆಳೆಸಿಕೊಳ್ಳುವನು (ಕಥಕ. ೩೭). ೪. [ವೀಶೈ] ಪೂರ್ವ 
ಕೂಲದಲ್ಲಿ ಆಗಿ ಹೋದ. *ಅರ:ವತ್ತುವೂೂವರು ಪುರಾತನ' ರೆಂದು 
ಪ್ರಸಿದ್ಧಿ ಪಡೆದ ಶಿವಭಕ್ತರ ಗಣಕ್ಕೆ ಸೇರಿದವನು ; ಪ್ರಾಚೀನ 
ಶಿವಶರಣ : ಮೃಡನೇ ನಿಮ್ಮ ಪುರಾತನರ ಕಾಣುತ್ತ ರಡೆಯದೆ ಇದಿರೆದ್ದು 
ಪೊಡಮಡೆನಾಗಿ ಬಿಡದು ನಾಚಿಕೆ (ಅವತಂ- ೦೬೨-೭೩೪9): ಬಂದಹರಯ್ಯೂ 
ಪುರಾತನರೆನ್ನ ಮನೆಗೆ ಬಂದಹರಯ್ಯಾ ಶರಣರೆನ್ನ ಮನೆಗೆ (ಐಕವ. ೩೭೦): 
ಶಿ:ಭಕ್ತಿಪ:ಥವು . , . ತಮಿಳುನಾಡಿನಲ್ಲಿ ೬೩ ಮಂದಿ ಪುರಾತನರಿಂದ 
ಪ್ರಾರಂಭವಾಗುತ್ತದೆ (ಕಾರರ- ೩೦೬)- [ಸಂ.] 

ಪುರಾತನಜ್ವರ (ನಾ). ಇ ಪುರಾಣಜ್ವರ ; ಅರಳಿಮರದ ಒಳನಾರನ್ನು 
ಕಷಾಯವಿಕ್ಕಿ ಕೊಡಲು ದಃಹಸಹಿತವಾದ ವಿಷಮಜ್ವರ, ಪುರಾತನಜ್ವರ, 
ಜ್ವರಂತಿಸಾರೆ ಸಹ ಶಮನಎಹುದು (ಸಕಕ್ಕೆ. 0೦೩). [ಸಂ.] 

ಪುರಾತನಪುರುಷ (ನಾ). ಇ ಪುರಾಣಪುರುಷ ೨: ಪರಾತನಪುರುಷ 
ಪುಂಡರೀಕಾಕ್ಷನೆ ಪುರಂದರವಿಠಲನೆ ದಯುಮಾಡೊ (ಫ್ಯರಂದ: ೨-೦೩೨-೩) - 

[ಸಂ.] 

ಪುರಾತನಮತ (ನಾ). ಪ್ರಾಚೀನರ ಅಭಿಪ್ರಾಯ,-ಮಾರ್ಗ.- 
ಸಂಪ್ರದಾಯ ; ಆದಿಮಾರ್ಗ ; ವ್ಯವಹರಪುವೆರಡು ರೂಪಿಂದವಕ್ಕರಂ 
ಶ್ರವಣಂ ಸ್ವನೈೆಕಾಕಾರಂ ವಿವಿಧಾಕಾರಂ ಲಿಪಿಭೇದವೃಶ್ತಿಯಿಂ ಚಾಕ್ಷುಷಂ 
ಪುರಾತನವಮತದಿಂ (ಕಮದ- ೩) [ಸಂ.) 

ಪುರಾತವಳಿ (ನಂ). ಪುರಾತನ ಶರಣರ ಪರಂಪರೆ; ಗುರುಲಿಂಗ 
ಜಂಗಮಕೆ ಪರೀಕ್ಷೆ ಉಂಟಾಗಿಯೆ ಆತ ಮಾಹೇಶ್ವರ ಪುರಾತವಳಿ ಎಂಬ 
ಪರವಂಬಂಧುಗಳಾತನ ನೆನೆದು ಬದುಕುವರು (61ಸವ- ೬೭೪)- 

[ಪುರಾತ 4 ಬಳ್ಳಿ («ಎ ಬಟ್ಕ್‌)] 

ಪುರಾಧೀಶ (ನಾ). ಊರಿನ ಒಡೆಯ; ಪಟ್ಟಣಾಧಿಪಶಿ: ತತ್ತು 
ರಾಧೀಶಂ ದೃಢ(ಧೃತ)ಸೇನಂ ನಿಲಿಸಿ (ನಿಸಿ) ಭಕ್ತಿಪೂರ್ವಕದಿಂದ 
ಮಾಹಾರಂಗುಡೆ ಕೊಂಡು ಭಟನ್ಬಿರಕನುವತಾಚನಂ ಪರಸಿ ಬಿಜಯಂ 


ಗೆಯ್ವರದುಂ (ಕಾಂತಿಫು. ೯-೨೦ ವ). [ಸಂ.) 


40(ಪುರಾಭವ (ನಾ). ಹಿಂದಿನ ಜನ್ಮ: ಪೂರ್ವಜನ್ಮ: ಜನ್ಮಾಂತರ ; 


45 


ಆಬೋಧಪೂರ್ವಕ೨ ನೆನೆದಪನಂತು ಭಾವದೊಳೆ ನಟ್ಟ ಪರೋಭವ 
ಸೌಹೃದಂಗಳಂ (ಕಾಳುಂತ- ೬೦-೧೮೨). [ಸಂ.] 

ಪುರಾರಿ (ನಾ). ೧. ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ 
ಯೆಂಂಬ ಮೂವರು ರಾಕ್ಷಸರ ಶತಂ, ; ತ್ರಿಪುರಾರಿ; ಶಿವ: 
ಸಿರಿವಿರಿಂಚಿ ಮರುತಪರ್ಣ ಪುರಾರಿವಂದಿತ ಚರಣಸರಸಿಜ (ಫುರಂದ.ಠಾ- 


೩-೨೧೬ ಅನುಕಣ್ಲಂ). ೨. ವಿಷ್ಣು. ೩. [ಛಂದ] ನಡುವೆ ಗುರುವಿರುವ 


ಪುರಾರ್ದನ ೫೬೯೬ 


ನಾಲ್ಕು ಮಾತ್ರೆಗಳ ಗಣ; ಜಗಣ (೪-೪) : 'ಶಶಿಪುರವಿಷಯಾದ್ರಿ 
ಯೊಳಿರದಿರ್ಕೆ ಪುರಾರಿಯೆಂಬ ಗಣನಮುಬ್ದಮಂಖೀ (ರ6ಂರೋಂಜು. ೪-3೨6): 


(ಸಂ.) 

'ಪ್ರರಾರ್ದನ (ನಾ). ಶ್ರಿಪುರಗಳನ್ನು ನಾಶಮಾಡಿದವನಂ ; ಶಿವ: 

ಕಾಲವೈರಿಪುರಾರ್ದನಾ . - . ಚಂದ್ರಶೇಖರ ಪಾಲಯ (ಹಂಡ್ಮಿರ. 6-೪೭) 
[ಸಂ] 


ಪುರಾವೃತ್ತ (ನಾ). ೧. ಹಿಂದಿನ ನಡತೆ ; ಪೂರ್ವಪದ ಶಿ: (೪.ವಿ. 
ಪೂರ್ವಕಾಲದಲ್ಲಿ ನಡೆದು ಹೋದ ಸಂಗತಿ; ಪುರಾಣ: 
ಪರಮಾತ್ಮನೇ ವ್ಯಾಸರೂಪಿಯಾಗಿ ಅವತರಿಸಿ ಭಾರತ ಪರಾಣಾದಿಗಳನ್ನು, 
ಬ್ರಹ್ಮಸೂತ್ರಗ್ರಂಥವನ್ನು ರಚಿಸಿದನೆಂದು ಪುರಾವೃತ್ತಗಳು ತಿಳಿಸುತ್ತವೆ 
(ಅರರ. ೨೬೪). [ಸಂ.7 

ಪುರಾವೆ (ನಾ). ಪ | ಮಾಣ : ಆಧಾರ; ನ್ಯಾಯನಿರ್ಣಯ:ಕೈ ಸಹಾಯಕ 
ವಾದ ಸಾಕ್ಷಿ. ವೊದಲಾದ ಸಹಾಯಕಸಾಮಗ್ರಿ : ಸರಿಯಾಗಿ ಪುರಾವೆ 
ಯಾದರೆ . . - ದಂಡವನ್ನು ಮಾಡಲಿಕ್ಕೂ ಮಾಜಿಸ್ಟ್ರೇಟನಿಗೆ ಅಧಿಕಾರ 
ಎರುತ್ತದೆ (ಕಳಾಗೆ. ಶಂ. ೦೯); ಸಂಶಯವನ್ನು ಸಿದ್ಧಪಡಿಸಿ ಕೊಡುವ 
ಯಾವ ಪುರಾವೆಯೂ ಸಿಗಲಿಲ್ಲ (ರಂಗನ. ೨೬೨): ಏನೂ ಪುರಾವೆ ಇಲ್ಲದೇ 
ತುಂಗಕ್ಕ ಅಷ್ಟು ಭೈರ್ಯದಿಂದ ೬ « « ಮಾತನಾಡಬಹುದೆಂದು ನನಗಂತೂ 
ಅನಿಸುವುದಿಲ್ಲ (ಮೂರುರಾ. ೦೬೦). [೯-ಮಂರಾ. ಪುರಾವ್‌, ಪುರಾವಾ) 

ಪುರ್ಕಿ, ಹುರ್ದಿ (ಕ್ರಿ). ೧. ಬಾಣಲೆ. ಓಡು ಅಥವಾ ಹಂಚಿನ 
ವೆೀಲಾಗಲಿ, ಕಾಯಿಸಿದ ವ:ರಳಿನಲ್ಲಾಗಲಿ, ಕಾಳು, ಬೇಳೆ, ಬತ್ತ 
ಮೊದಲಾದುವನ್ನು ಕಾಯಿಸಿ' ಹದಗೊಳಿಸಂ ; ಅರಳು ಮಾಡು : 
ನೆಂ ಪುರಿದು ವಹಿಣದೆ ಕಾಣದಂತಿರಿಸಂಗಡಿಯೊಳ್‌ (ಕ೭ರಾ- ೨-೦೩೭); 
ಪುರಿದಂತಾದುವು ಪೂವಿನಂಬುವಿನಿವಿಲ್‌ ನಿಸ್ಲಾರವಾದತ್ತು (ಶಂರಾಮಾ, ೦-೦೬); 
ಎಕ್ಕಸರಂಗಳ ತೋರಮುತ್ತೊಗಳ್‌ ಪುರಿದವೊಲಾದುವು (ಕವಳಾ. ೩೦೩)- 
೨. ಕಾಯಿಸು; ತಪ್ತಗೊಳಿಸು ; ಸರೋವರದ ಮಳಲ್‌ ಪುರಿಗಡಲೆಗೆ 
ಪುರಿದ ಮಳಲ್ಕಾಯ್ವ ತೆಜದೆ ಕಾಯ್ದತ್ತೆತ್ತಂ (ಗೆ2ಾಯು. ೭-೦6) ; ಪುರಿದ 
ಮಣಲೊಳಂ ಪೂಣಿಸಿದ ಗಾಣದೊಳಂ ಬಿರ್ಚಿದ ಬೇರ್ಕೆಯೊಳಂ . . . 
ನೋಡಲರಿದೆನಿಸಿದ ಮಕರಮುಖದಾಡಾಯಗ್ಗದಗ್ಗಳಿಕೆಯಂ ಕಂಡು 
(*ನಂಪು. ೦೦-6೨ ಎ); ಸುಣ್ಣವನೊರಸಿ ಮಿಗೆ ಪ[ಣಾಣಾಂ. ಹುರಿದ ಬಿಸಿಯ 
ಮಳಲಂ ತರಿಸಿ ಬಾಯ್ದುಂಬಿಸಿದವೆಂ (ಬಸಪ. 0೦-೦೪). ೩. ಸೀದು 
ಹೋಗು ; ಕರಿಕಾಗು ; ಸಂಟ್ಟುಹೋಗು : ಒಕ್ಕಲುಳ್ಳೊತ್ತಿನ್ಮಕ್ಕಳ್ಳು 
ಟೈಲ್ಕಂ ಪುಟ್ಟಿದೊಂದು ಪುರಿಗ (ಎಕ. 19, ಹೆಗ್ಗಡ. 6೭-೦೩ ; ಸು. 700). 
೪. ಜಿಡ್ಡನ್ನು ಸವರಿ ತಾಳಿಸು,-ಬಾಡಿಸುಂ : ತುಪ್ಪದೊಳ್ಳುರಿದಚ್ಚ 
ಗೇಪಮರಲ , . , ಅಟ್ಟಿ ತಂದು ವಂಡಂಗಿದಕ್ಷುಣ್ಣಮಾಂಸನಿಕಾಯ 
ವೊಪ್ಪಿ ದುದು (ಉದ್ಮಟ. 8-೬೩೬). ೫. (ಹಪ್ಪಳ ಮೊದಲಾದುವುಗಳನ್ನು) 
ಕೆಂಡದ ಮೇಲಿಟ್ಟು ಸಂಡು: (9). ೬. ಎಣ್ಣೆ ಅಥವಾ ತುಪ್ಪದಲ್ಲಿ 
ಕರಿ: . ಪುರಿಗಡುಬು ' ಪರಾ. ಹುರ್ಮಿ: ೧. " ಹುರಿ-ನಿರ್ದವಕರಣೇ ” 
(ಕನುರಾ) : ಚರಂಚರಂಗಳಂ ೭(ರಿವಂಿರಿಯಪ್ಪಿನಂ ಹುರಿವ ಹಂಚು 
ವೊಲರ್ದೆಳೆಯೊಳ್‌ ಕೃತಾಂತನೆಚ್ಚುರಿಗಣೆಯಂತೆ ಬಂದುದು ಲಯಾನಿಳಕಲ್ಪ 
ನಿದಾಘಜಾನಿಳಂ (ಅರ್ಥನೇ. ೪-೩೪); ಹುದು ಬಿತ್ತಿದ ಬೀಜ ಮೊಳೆವುದೆ 
(ಕರತ. ೨-೬೩) : ಉದ್ಮೋನವಿಲ್ಲದ ತೊತ್ತು ಉದ್ದು ಹುರಿದು ತಿಂದಳು 
(ಗಾರೆ). ೨. ಕೆಲಬರು ಹುರಿದ ಮುರಳನು ಮೇಲೆ ಚೆಲ್ಲಲು ಹರಹಿ ಸಾಸಿವೆ 
ರಸಗಳನುಪ್ಪು ಮೆಣಸುಗಳ ಹಿರಿಯ ಮೂಗಿನ ಹೋರು ತುಂಬಲು 
(೪ೌಕಿರಾ. ೨೪-೩) ; ಹುರಿದ ವಂಳಲಂ ಹುಯ್ದು ಹುಲ್ಲ ಕಿಚ್ಚಂ ಹಿಡಿದು 
ಹರಿವ ಹಾವಂ ಹಾಕಿ ಕಾಸಿದಂಬಲಿಯೆಟ್‌ದು . . . ಹತ್ತುವಾಳ್ಬಳಂ 
ಧರೆಗುರುಳ್ವ ತೆಜದಿ ಕೊಂದಿಕ್ಕಿದರ (ಸಮ್ಮ ಳಾ. 6-೩8); ಹುರಿವ ಮುಳಲಿನ 


10 


16 


20 


96 


30 


40 


45 


ಪುರ, 


ಕಾಸುವಂಬಲಿಯೆ ಬಿಸಿಯೆಣ್ಣೆವರವಿಗಳ ಪುದಿದ ಪುಲ್ದೊಂದೆಗಳ ಜ್‌ 
ಮೊತ್ತಂಗಳುಳ್ವೀರಿಯೊಳ: ಪಸರಿಸಿದುವು (ಕಪು. ೪೨-೦೦). ೩. ಎಮ್ಮ 
ಭಾಗ್ಯದ ಬಿತ್ತು ಹುರಿದರೆ ಬಿರುದ ಭಟರಿದ್ದೇನ ಮಾಡುವರು (ಉುತ್ಶಾಕ- 
9-೨೨) ; ಹುರಿದುದು ಭವಬೀಜದುಷ್ಯರ್ಮುದಂಕುರ ಹಟ್‌ದುದು ಕಪಟದ 
ಬೇರು ಸುರಿದುದುನಂದಾಶ್ರು (ನೋಷತ. 9೨-೩೧). ೪. ಉಳ್ಳಿ ಶುಂಠಿ 
ಕೇದಗೆಯ ಹೂ ಹುರಿದ ಕರಿಬೇವು ಮಾದಲದ ಸೊಪ್ಪಿಕ್ಕಿ (ಸೂಶಕಾ. ೩-೨೮). 
೬. (ಹುರಿಗಡುಬು' ಪರಾ. ೭. (ಆಲಂ) ನಾಶಪಡಿಸ0; ನಿವಾರಿಸಂ : 
ಕಂಗಳ ಕರುಳ ಕೊಯ್ದುವರ ಮನದ ತಿರುಳ ಹುರಿದವರ ಮಾತಿನ ಮೊದಲ 
ಬಲ್ಲವರನೆನಗೊಮ್ಮೆ ತೋಲಾ (ಅನಕಂ. ೦೦೦-೪೩೦). ಲೆ. ನಾಶವಾಗಂ ; 

ಅವಾಗಂ : ಹುರಿವ ಧೈರ್ಯದ ತಳ್ಳವಾಜುವ ತರಳಹೃದಯದ 
ದೇವರಿಂದ್ರನನಆಸಿ ಕಂಡರು (ಕುನ್ಮಾಳ. ೬-೦೨). 

ಹುರಿದುಕೊಂಡು ತಿನ್ನು - (ಆಲಂ) ಪೀಡಿಸು; ಗೋಳಾಡಿಸಂ ; 
ಹಿಂಸಿಸಂ; ಗೋಳಂ ಹಂಯಂಕೊಳ್ಳಿ: ಮಲಮಗಳು ಇದ್ದಷ್ಟು ದಿನವೂ 
ಹುರಿದುಕೊಂಡು 2ನ್ನುತ್ತಿದ್ದಳು (ಕೂ). ಹುರಿದು ತಿನ್ನು ಎ ಹುರಿದು 
ಕೊಂಡು ತಿನ್ನು : ರಾಜೇಶ್ವರಮ್ಮನು ಪ್ರತಿದಿನವೂ ಮಾತು ಮಾತಿಗೂ 
ಸೊಸೆಯ ದೋಷಗಳನ್ನು ಎಣಿಸಿ ಹುರಿದು ತಿನ್ನುತ್ತಿದ್ದಳು (0ಕ್ಮೀಪ್ರ. ೪3). 
ಸಮಾಜವನ್ನು ಆಕ್ರಮಿಸಿ ಹುರಿಮ ತಿನ್ನುತ್ತಿದ್ದ ಸಹಸ್ರರಾವಣರ ಸಂಹಾರ 
ಮಾಡಬಲ್ಲ ರಾಮನೊಬ್ಬನನ್ನು ಸೈಸ್ಟಿಸಬೆ:ಕೆಂದು ನಿರ್ಧರಿಸಿದ (ಕಾರರ. 
೪೬೦). ಹುರಿದು ಮುಕ್ಕು ಎ ಹಂರಿದಂಕೊಂಡಂ ತಿನ್ನು: ಹುರಿದು 
ಮುಕ್ಕುವಂತಹ ಹವೆಯು ಎಸ್ಟೋಟಿಸುತ್ತಿದ್ದಿತು (ರುಷಿರಾಣಿ. ೩೦೪). 

[ದೇ.॥ ತಮಿ, ಪೊರಿ ; ಮಲ. ಪೊರಿಯ ; ತುಳು. ಪೊರಿ, ಪೊರಿಪು. 
ಪೊರಿಯಂ] 


ಪುರ್ಮಿ. ಪೊರಿ (ನಾ). ೧. ಹಂಚಿನಲ್ಲಿ ಅಥವಾ ವಂರಳಲ್ಲಿಟ್ಟು ಕಾಯಿಸು 


ವಿಕೆ, -ಹಂರಿಯಂವಿಕೆ ; (೪). ೨. ಮಂಡಕ್ಕಿ; ಚಟರುಮಂರಿ ; 
ನಿಮಗೆ ಹಾಲೂ, ಹಣ್ಣೂ, ಕಡಲೆಕಾಯಿ, ಪುರಿ.ಮೊದಲಾದುವನ್ನು 
ಕೊಡಿಸುತ್ತೇನೆ (ಕಂಗಳ. 5). ಪೊರಿ: ೨. ಎಳ್ಳ ಪೆಜಸ0ಗೆಬ ೧8 
ಮಾಟುವ ಪೊರಿಗಳ್ಳಿ ವಿ೧ (ಕ26- ೦೦3೫-೦೯-೩೭; 1057). 

[< ಪುರಿ. / ತಮಿ. ಮಲ. ತುಳು. ಕೊಡ. ಪೊರಿ] 


ಪುರ್ಕಿ, ಹುರ್ಕಿ (ನಾ). ೧. (ದಾರ ಅಥವಾ ಹಗ್ಗದಂತೆ) ಹೊಸೆಯಂ 


ಎಕೆ : ನುಲಿಯುವಿಕೆ : 'ಮುಪ್ಪುರಿ ಪರಾ. ೨. ಹೊಸೆದು 
ಮಾಡಿದ ನೇಣಂ,-ಹಗ್ಗ.-ರಜ್ಜು : ಅಸಗೆಟ್ಟುವೊ ಪುರಿ ಹೆರೆಯೆಣ್ಣೆ 
ತೀದ:ದೊ ಅಸಮಾಶ್ವಗಳು ಬಾಂದೊಟಿ್‌ಯ ಸಜಕೊಳು ಬಿದ್ದೇಳಲಾ 
ಅದಾದುವೊ ಎಂದು ಬಿಸಜಾಕ್ಷಿ ರವಿಯ ನೋಡಿದಳು (ವೋಹತ. ೨೭-೦೪); 
ಹೊಸೆದ ಕಾಲ್ಗಣ್ಣಿವಲೆ ತಳ್ಳುವಲೆ ಪುರಿಯೊಕ ಕಣ್ಣಿವಲೆ (ಹಾಳ್ಮಂಿ. ೫-೧೮). 
೩. ಕೆಚ್ಚು; ಬಲ; ಗಟ್ಟಿತನ : *ಪುರಿಗಣೆ', ಪುರಿಯೇಜಂ' ಪರಾ. 
೪. ಪ್ರೋತ್ಸಾಹ ; ವೆಂಚ್ಹಿಕೆಯ ಕೊಂಡಾಟ : ಪುರಿಖಿಂಡು', 
“ಪುರೆ' ಪರಾ. ಹುರ್ಕಿ : ೧. ಹರಿತಂದು ಬಂಡಿಯ ಶಿರದ ಹಲಗೆಯ 
ನಡರಿದನು ಬಲುಹುರಿಯು ಹಗ್ಗವ ಹಿಡಿದು ಜಡಿದನು ಹೂಡಿದೆತ್ತುಗಳ 
(ಕ.ವಾಆ. ೦೦-೨೭); ಹಗ್ಗ ಸುಟ್ಟರೆ ಹುರಿ ಹೋದೀತೇ? (ಗಾರ). ೨. "ಹುರಿ 
-ನಿರ್ದ್ವವಕರಣೆ:, ರಜ್ದುಭ್ರಮಂಣಕ್ರಿಯಾಯತಾಂ” (ಮೆಘಾ. ಈ): 
ಕಾಳರಕ್ಕಸಿಯ ಮಗುವು ಚಂದ್ರ ಸೂರ್ಯರ ಜಾಟಳದ ಹುರಿಯೊಳೆಗೆ 
ತಿರಂಗಿತ್ತು (ಅರವ. ೦೩-೩೨); ಚಳಹಮಂಗಳು ಹುರಿಯ ವಾಘಿಯನಳವಡಿಸೆ 
ಬಲನೆಡಕೆ ವಾಜಿಯ ಸುಳಿಸಿ ಸಾರಧಿತನವ ತೋಜನದನಂದು ಕಲಿ ಶಲ್ಕ 
(ಕುವ್ಮಾಕ- ೮-೨4); ತೆಗೆದು ಡೊಂಬನು ಹುರಿಯ ಸುಂಬನು ಬಿಗಿದು 
ಬಟ್ಟಲನೇರಿಸಿ , - . ನೆಗೆದು ಕಂಣಿದನು ಧಿಮಿಧಿವಿ (ಕಂತು. ೩೮-6)- 
"ಬೆನ್ನುಷುರಿ' ಪರಾ. ೩. ಹೂಣಿಗರು ಹುರಿ ಬಲಿಮ ಹಾಣಾಹಾಣಿಯಲಿ 


ಪುರಿ, 


ಹೊಯ್ದಾಡಿದರು (೪ುವ್ಮಾರೀ. 9-08); ಹೇವದ ಹುರಿ ಬಲಿದುದೀತಂಗೆ 
ಹರಿಬದ ಸೂಳೆಬಂಟಿಕೆಯ ಧುರಕೆ ನಿಂದನು (ಕೊರ. ೪-೨-೨8). 
೫. ಹೊಸೆದು ಮಾಡಿದ ನಾರು, ಸೆಣಬಂ, ಕಾತಿ ಮೊದಲಾದುವುಗಳ 
ದಾರ : ಗುಂಡನು ಅದಕ್ಕೆ ಒಂದು ಹುರಿ ಕಟ್ಟಿ ಚೀಲವನ್ನು ಎಳೆಯುತ್ತ 
ಮನೆಗೆ ಹೋದನು (ಳಶಪು- ೩ 98); ಹೂ ವಸಿರಿದ ಊರಲ್ಲಿ ಹುರಿ 
ವಪಾರಬಾರದು (ಗಾರ). ೬. (ಮೋಸದ) ಕಟ್ಟು: ಪುಶ: ಬಲೆ: 
ನಿವ್ಮ್ಮರಸುಗಳು ಭೀಮಂಗೆ ಮಾಡಿದ ಹುರಿಯನಾ ಹರಿ ಹಣದ ಪರಿಯನು 
ಮತ್ತೆ ಕೇಳು (ಸಂಠಕ. ೦೭ 8೪): ಪಿ. (ಹಗ್ಗದ ಎಳೆಗಳಂತೆ ಒತ್ತಾಗಿ) 
ಸೇರಿದುದು : ಹೆಣೆದುಕೊಂಡುದು : ಮೊಣ'*ದೆದ್ದು ಸಕಲರಾಣುವೆ 
ಯೊಂದು ಹುರಿಯಾಗಿ[ಊಾಕಾಂ. ಗೂಡಿ] ಪುರವರದೊಳಿತ್ತಿ ಹದಿಕೆಯನು ತದ್ವಿ 
ತ್ತದಿಂ ನರರೂಪನೊಂದನನುಗೆಯ್ಸಿ ಮಣಿದೊಡವಿಟ್ಟ ಬಳಿಕೊಂದು ರಥದ 
ಮೇಲೆ ಇರಿಸ (ಸಮ್ಮ? ೨೩೪); ನಿನ್ನಯ ಮನೋವಾಕ್ಕಾಯವೊಂದು ಹುರಿ 
ಯಾಯ್ತು (66ಗಫ್ರು. 8-00); ಮದಿವಿ ಆಗದಿದ್ರ ಇಬ್ಬರೂ ಕೂಡಿ ಬೆಂಕೀ 
ವಳಗ ಹಾರಿಕೊಳ್ಳೋಣ ಅಂತೆ ಹೊಂಟಿದ್ದುವು ಆವೆರಡೊ- ಆಟು ಒಂದೇ 
ಹುರಿ ಜೀವನ (ಇಕರಾ- 1, 433). ೮. ಬಿಗಿಪು: ಬಿಗುವು; ಅರ್ತ ಕದಂಪು 
ಒತ್ತಿದ ಕಾಲುಂ ಹುರಿಯಟದಟ್‌ಮಿಳಿಯೆಸದ £ ಯೆಸಕದ 3 ಸೆರೆಯುಂ 
(ಕುರ. ೨೪9 ಕ್ರ ಹೋ); ಎಸೆವ ದಾಡೆಯ ಹುರಿಯ ಹುಬ್ಬುಗಳ ಇಡಿದ ಹೊಗಂನ 
ಜವ್ಮನದ ರಕ್ಕಸರಾಯನೆಸೆದಿರ್ದ (ತೊರರಾ. ೩-೬ ೩). ೯. ಬಲ 
ವುಳ್ಳುದು : ಸತ್ತ್ವಶಾಲಿಯಾದುದಂ : ದೃಢವಾದುದು ; ಸ್ನಾಯು 
ಗಳು ಹುರಿಯಾಗಿ, ಶರೀರವು ಅಂದವಾಗಿಯೂ, ಬಲಾಢ್ಯವಾಗಿಯೂ 
ಕಾಣುವುದು (ಳನ್ನಕಾ. 48). `ಹುರಿಕಟ್ಟು' ಪರಾ. ೧೦. ಉತ್ಸಾಹ : 
ಹುರಂಪು : "ಹುರಿಗಟ್ಟು ' ಪರಾ. 

ಹುರಿ ಮಾಡು - ಹೊಸೆ ; ಮಲಿ; ತೀಡು : ಕೆಮ್ಮಾಶೆಗಳ ಹುರಿ 
ವಾಡಿ (ಸೌಗಂಂ- 30-09); ' ದೇಸಾಯಿಗೂ ಆಷ್ಟು ಗೊತ್ತಾಗಲಿ ಎಂದು 
ಮಾಸೆಯುನ್ನೂ ಹುರಿ ಮಾಡಿಕೊಂಡನು (ಗಂಮಾಖಂ. ೧೯೪)- ಹ:ರಿಯಾಗು 
*ಉತ್ಸಾಹಗೊಳ್ಳು ು: ಹುಶುಪುಗೊಳ್ಳು ; ವಿಶ್ರಾಂತಿ ಪಡೆದು ಹುರಿ 
ಯಾಸುವಷ್ಟರಲ್ಲಿ ಜೂನತಿ:ಗಳು ಬಂದಿತ್ತು (ಶ್ರೀರುಗ- ೧೬೦): ಬಿಸಿಬಿಸಿ ಟೀ 
ಬಡಿದ ನಂತರ ಅವರ ರಕ್ತ ಕಾವೇರಿ ಮೈ ಹುರಿಯಾಯಿತು (ಭೃನರು. ೩೬೦) ; 
ಪ್ರತಿಭಾ ಹ:ರಿಯಾದಳು (ಮೋತಿ. ೧೪). 


[ದೇ.॥ ತಮಿ, ಮಲ, ತುಳು. ತೆಲ. ಪುರಿ, ಏರಿ) 
ಪುರಿ (ನಾ). ಪುರ: ಪಟ್ಟಣ: ನಗರ; " ಪತ್ತನಂ. . . ಪುರಂ, 


ಪ್ರರೀ ಈ ೧೧ ಪಟ್ಟಣಂ” (ಹರಾಜ:2. ೪6-೨೩೨) ; ಗುರುಕುಲಾದ್ಮರ 
ಪುರಿಗಳಿಂ ಘನಕವೀಶರ ರಾಜಧಾನಿಗಳಿಂ . . . ದೇಶಂ ನವಗ್ರಹಾತ್ಮಕ 


ವೆನಿಸಿತತ (ಕಾವಶಂ- ೨-೩) - [ಸಂ.] 


ಪುರ್ದಿ "'ಪೂರಿ' ನೋ. 
ಪುರಿಕರನಗರ ' ಪುಲಿಕರನಗರ ` ನೋ. 


ಪುರಿಗಡಲೆ, ಹಂರಿಗಡಲೆ (ನಾ). ನೀರಿನಲ್ಲಿ ನೆನೆಯಿಟ್ಬು, ಕಾದ ಮರಳಿನಲ್ಲಿ 


ಅರಳುವಂತೆ ಹುರಿದ ಕಡಲೆ: ಪುಟಾಣಿ ;: ಭೀಮಕೋಪಶಿಖ 
ಮುಟ್ಟೆ ಸರೋವರದ ಎಂಳಲ್‌ ಪುರಿಗಡಲೆಗೆ ಪುರಿದ ಮುಳಲನ್ಬಯ್ವ 
ತೆಜದೆ ಕಾಯ್ದತ್ತೆತ್ತ೨ (ಗರಾಷಸಃ. ೬.೦೦). ಹುರಿಗಡಲೆ : ಹುರಿಗಡಲೆ 


ಯಂತಾನುಂಕಾಯ್ತಾಜದೋಡಿನ ಜೋಳದೆೊಳ್ಳರಲಲರುವಂತಾನುಂ 31 
ವಯ ಬರ್ಕುಬಿರ್ಕೆನೆ ನಿಬ್ಬರಂ ಬಿರಿದೊಳಜುಗು: (ಕಾಂತಿಫು: ೭-೪೨); 
ಹಂಚಿನ ಹುರಿಗಡಲೆವೊಲೊಡೆದು ಪಾಜ್‌ದುವು ಬೆಟ್ಟಗಳ (8ಗ೨. ೦೭-೬೨): 
ಬದಿಯಲ್ಲಿಯೇ ಮಂಡಕ್ಕಿ ಹುರಿಗಡಲೆಪಃ೨ ರಾಶಿಗಳು ಇದ್ದವು (ಳಶಪ್ಪ. 
೬-೨೩)- (ಪುರಿ, ಕಡಲೆ] 

ಪುರಿಗಡುಬು, ಹಂರಿಗಡುಬು (ನಾ). ತುಪ 


೫೬೯೭ 


20 


80 


40 


೩ 


ಪುಂಗೆಆ3 
ಪುರಿಗೊಳ್‌, ಹಂದಿಗೊಳ್‌, ಹುರಿಗೊಳ್ಳು (ಕ್ರಿ). ೧. (ಹಂರಿಯಂತೆ 


ಪುರಿಗೊಳಿಸು 


ಕರಿದ ಕಡುಬು: ಪುರಿಗಡುಬು ತಅಗು ಚಕ್ಕುಲಿ ಕರಂಜಿಗಾಯತಿರಸಂ 
ಚಿಗುಳಿ ಲಡ್ಡುಗೆ .- * * ನೀಂ ಬಯಸೆ ಪೋಗಿ ತಂದಪೆನೀಗಳ್‌ (ಕೃತಾ. 
೪-೩೪); ಸಕ್ಕರೆ, ಜೇನು, ಬಾಳೆಹಣ್ಣು, ಪುರಿಗಡುಬು . - - ಸೀಕರಣೆ 
-ಏನನು ಬೇಕು ಹೇಳು ತಂದೆ (೫- 39). ಹುರಿಗಡುಬು : ಹಬ್ಬಕ್ಕೆ 
ಹುರಿಗಡುಬು ವತಾಡಬೇಕಂ (69). 'ಕರಿಗಡುಬು' ಪರಾ. 

(ಪುರಿ, --ಕಡುಬು («ಎ ಕಡುಂಬು)] 


ಪುರಿಗಣೆ (ನಂ). ಅತಿಶಯವಾದ ಶಕ್ತಿಯಿಂದ ಕೂಡಿದ ಬಾಣ ; 


ವಿಶೇಷ ಶಕ್ತಿಯಿಂದ ಕೂಡಿದ ಬಾಣ ; ಪುರಿಗಣೆಯ ದೊಣೆಗೆ ಕೆಯ್ಕಂ 
ನೀಡದೆ ರೌದ್ರಶರವ ದೊಣೆಗೆ ಕೆಯ್ಕಂ ನೀಡಿದಾಗಳ್‌ (ತಂಬಾ. ೦೨-೦೯೦ ೮); 
ಪುರಿಗಣೆಯಪ್ಪ ಕಾರಣದಿನಂತದು ತಪ್ಪಿದೆನೆ:ದು ನೊಂದು ಪಲ್ಮೊರೆದಹಿ 
ರೂಪದಿ ಮಗುಟ್ಟು ಬಂದು (ಕುಕಿ. ೦೨-30೩); ಕೊಂತಿ ಬೇಡೆ 
ಬೆಚ್ಚದೆ ಕೊಟ್ಟಿಯ್‌ ಪ್ರಶಾಕಾಂ- ಹು]ರಿಗಣೆಯಂ (ಗರಾಯು- ೩8-28); 
“ಪುರಿಗಣೆಯಪ್ಪ -ದಿವ್ಮಾಸ್ತ್ರವಾಗಿರುವ (?)” (ಶಂಶರೀ. ೩೦೨): “ಪುರಿಗಣೆ-- 
ಸುಡುವ ಬಾಣ (7), ಒಂದು ಬಗೆಯ ದಿವ್ಯಾಸ್ಟ್ರ” (ಗರಾಸಂ- ಟಶ್ತತಿ: ೦೪೬)- 
(ಪುರಿ + ಕಣೆ] 


ಪುರಿಗೆಯ್‌, ಹುರಿಗೈ (ಕ್ರಿ). ೧. ಹೊಸೆ ; ತಿರುವು: ಹುರಿಮಾಡು ; 


ಮಾಸಿಗಳಂ ಪುರಿಗೆಯ್ದು ಕಣ್ಗಳಿಂದೆ ಭಗಿಲಿಡುತ್ತಿ ಸೂಸಿ ಕಿಡಿಗಳ್‌ . . . 
ಅಭಿಮುಖರಾಗಿ ನಿಂದರತಿಮುಷ್ಕರದಿಂದೆ ತುರುಷ್ಯರೆಲ್ಲದಾರ್‌ (ಉಂ. 
೨-೦೦೭) - ಹುರಿಗೈ : ೧. ಅವನಂ . - - ಚಾಟಿಯಂತೆ ಹುರಿಗೈದ 
ಕುಡಿಮಾಸೆಯ ತೇಜ;ಪಂಜಮೂುಖದ ಅಧಿಕಾರಿಯೊಬ್ಬ ನನ್ನು ನೋಡಿದನು 
(ಫು:ಕು- ೩೦೦)- ೨. ಉತ್ಸಾಹಗೊಳಿಸಂ ; ಹುರಿದುಂಬಿಸು ; ಓಡುವ 
ಸುರಾಳಿಯಂ ಕೂಡಿ ಹುರಿಗೈದನಂದು (49ಫು- ೩೦-೨೪). 
[ಪುರ್ಮ್ಕಿ + ಕೆಯ್ಮ್‌,) 
"'ಪುಲಿಗೆಆ್‌' ನೋ. 


ಹೊಸೆದು) ಕೂಡಿಸು: ಹೊಂದಿಸು; ಸೇರಿಸು: ಬಸವನು 
ಪರಿದು ಭಯಮುಮನತಿಸುಭಕ್ತಿಯುಮಂ ಚಿತ್ತದೊಳು ಪುರಿಗೊಂಡು 

- ಸಮಿಸಿ (0ಸಫು.9-86)- ವಿ. ಕೂಡಿಕೊಳ್ಳು : ಹೊಂದಿಕೊಳ್ಳ; 
ಸವಂನ _ಯವಾಗು : ಕೊರಲ ನುಣ್ಣನಿ ಬೀಣೆಯಿಂಚರಂ ಪುರಿಗೊಳಿ, 
ಮರ್ದಳೆಯ ತಾಳದ ಲಯಂ ಜತಿಗುಡೆ (ಉವತಿತ್ಕ- ೨೩-೯)- ಹುರಿಗೊಳ್‌: 
೨. ಹೊರೆಯಿಲ್ಲದೆ ಮರುತೇಂದ್ರಿಯು ಸುಶಯ ಕರಣಂಗಳು ತಮ್ಮೊಳಗೆ 
ಪರಃಪುರ ಹುರಿಗೊಂಡೇಕತ್ತದ ಸಮರಸದಿಂದಿಹವಶ್ರಾಂತದೊಳು 
(ಯೋಗತಂಎ. ೨-೦೪). ೩. ಉತ್ಸಾಹಗೊಳ್ಳು; ಹುರುಪನ್ನು ಪಡೆ : 
ಸದ್ದೀರರನೆಯ್ದೆ ಕೊಂದೆಸೆನ ವಿಸಸೆಗಳಿಂ ಹುರಿಗೊಂಡ ಗಂಡಪೆಂಡಾರಮ 
ನಾಳೆ ಸೀವಕುಳಮಂಡನನೊಳ್ಳೆಡಿಯಪ್ಪ ಗಂಡರಾರ್‌ (ಎ೩ ಸತ, 
0೬-೨೪; 1167); ವಿಘಾಶಿಯಲಳಿದು ಹುರಿಗೊಂಡೊದಗಿ ಹಾಣಾಹಾಣಿಯಲಿ 
ಹೊಯ್ದಾಡಿತುಭಯಬಲ  (ಕುಕ್ಮಾರ್ರೋ. ೨-೨೩). ೪. ಬಲವಾಗು ; 
ಶಕ್ತಿಗೂಡು : ಹುರಿಗೊಂಡುದಾತನ ಸತ್ವವಾತನ ದಂಡಿಯಲಿ ಬಹರಾರು 
(ಕುವಾಗ. ೪-೬). ಹುರಿಗೊಳ್ಳು : ೨. ಜ್ಞಾನದೇವನ ಮನೆತನದಲ್ಲಿ 
ಎಠ್ಕಲಭಕ್ತಿಯೂ ನಾಥದೀಕ್ಷೆಯೂ ಮೊದಲೇ ಹುರಿಗೊಂಡು ಬಂದಿದ್ದವು 
(ಸಾಹಿ, ೦೩) ೩. ಅವರೆಲ್ಲರೂ ಮತ್ತಷ್ಟು ಹುರಿಗೊಂಡರು (ಶೈಮಹ. ೩೫). 

(ಪರ್ಮಿ + ಕೊಳ್ಳ) 


ಪುರಿಗೊಳಿಸು, ಹುರಿಕೊಳಿಸು. ಹುರಿಗೊಳಿಸು (ಕ್ರಿ). ೧- ಗಟ್ಟಿಗೊಳಿಸು; 


ದೃಢಗೊಳಿಸು ; ಬಲಪಡಿಸು be ಭಿತ್ತಿಯಿಲ್ಲದೆ ಬರೆವಂತೆ ಚಿತ್ರವ 
ಬಗೆವೆತ್ತು ಪಸಿಯ ಪುರಿಗೊಳಿಸಿ ಬಿತ್ತರಿ೩ದಳು ರಾಯನ ಮಂದಾಕೆಯಾ 
ಪೆತ್ತಜನಾವನೆಂದಣ*%ಯೆ (ಕುಂ/ಶಾಂ. ೩9೨೬೬). ಹುರಿಕೊಳಿಸು : ೨ 


ಪುರಿನೇಣ್‌ ೫೬೯೮ 
ಹುರಿದುಂಬು : ಉತ್ಪಾಟಿಸು : ಮರಳಿಯೊಂಭತ್ತ ನೆಯ ಮನು ತಾ 
ಹುರಿಕೊಳಿಸಿ ವರಯಜನ ಮೊದಲಾದುರುತರದ ಷಟ್ಕರ್ಮವೆಲ್ಲವ ಧರಣಿ 
ಸುರರಿಂದ ರೂಢಿ ಮಾಡಿದ (ಸೂಠಶ. ೪-೩4); ರಿಪುಂದಮರು ಹತ್ತಿದರು 
ಹರಪರ್ವತವ ಹುರಿಕೊಳಿಸ% |8(ಕಾಂ. ಹುರಿಕಟಿಸಿ, ಹುರಿಗೊಳಿ8. ಸರಕಟಿಸಿ) 
(ಕೂ60. ೪-೪-೨೭). ಹುರಿಗೊಳಿಸು : ೧. ಪರಿವಿಡಿಗಳಿಂ ತನ್ನ ನೂಲಿಂ 
ಕೆರೆಯವೊಲು ಮೇಲ್ಮೃಟ್ಟಿನಂದದಿ  ಪರಿವೃತೋನ್ನತವೃಕ್ಷಗುಲ್ಮಲತಾ 
ತೃಣಂಗಳಲಿ ಹುರಿಗೊಳಿಸಿ ಮೇಲಕೆ ಕಪೋತವನಿತ ರಚಿಸಿ ಕರುವಿಟ್ಟು 
೬... ಶಿಖರವ: ನಿಲಿಸಿ (ಸಪ್ರೆ: ೧೪೮-೩೪); ಲಲಾಟೇಕ್ಷಣುಗ್ಲಿಯಂ ಹರರಿ 
ಗೊಳಿ೩ ಪಾಶುಪತಬಾಣವ:ಂ ಬಿಡೆ . .. ಉರಿಪಿದುದು ತತ್ತುರಂಗಳ 
ಪರಿಕರಂಗಳ೨ (820$. ೪೪-೪6). ೩, ಹೊಸೆದು ಬಿಗಿಮಾಡು : ಹುರಿ 
ಹಾಕು ಕಣ್ಣಿದ್ದವರು ಮುತ್ತು ಹುಡುಕಿ, ಹಸುವಿದ್ದವರು 
ಹೊಸ ಎಳೆಯ ಹರಿಗೊಳಿ೩. ನೋಡಿ ಗಾತ್ರ (ಕಂಪು. ೨೬-೦೨). 
೪. ಹೊಂದಿಸು; ಅಳವಡಿಸಂ : ಸಕಳಮಂ ಹುರಿಗೊಳಿಸಿ ಲೀಲಾಸುಕರ 
ದಿಚ್ಛಾಮಾತ್ರದಿಂದಂ ವಿಕೃಶಿಗಳನೆಯ್ದಿಸುವ ಮಡಿತಮಹಾಮಹಿವ:ನೀತ 
(91ತು. 8೦-9೩) ; ಆಭ್ಬವಮುಪ್ರಭು ಲಿಂಗಸ:ಗವನು ಹೃದಯುದೊಳ: ಹುರಿ 
ಗೊಳಿಸುವೊಡೆ ಬಳೀೀದಜ ಮದಿಮೆಯನೇನ ಹೇಳುವೆ (ಶ್ರರುಲೀ ೩-೨೦). 
೫. ಹುರಿದುಂಬಿಸು ; ಉತಹಗೊಳಿಸು ; ಹುರುಪು ಕೊಡು : 
ಸಾತ್ಮಕಿಯು ಅವರನ್ನು ಹುರಿಗೊಳಿಸಲು ದ್ರವಿಡಾಂಧ್ರನಿವಾಹಿಗಳುದ 
ಬಲಗಳು ಒಮ್ಮಡಿಯಾಗಿ ಆ ಕರ್ಣನನ್ನು ಸುತ್ತ ಮುುತ್ತಿಕೊಂಡಿರಲು 


315 


(ಕೃವಾಳ. ೭೦); ಅರರ್ಜನನು ಶಿಖಂಡಿಯನ್ನು ಹ:ರಿಗೊಳಸುತ್ತ £0 
` ಎಂದನು (ತಳಾ. ೨೬೫) ; ರಣರಂಗದಲ್ಲಿ ವೀರಾಗ್ರೇಸರರನ್ನುದ್ರೇಕಿಸಿ 


ಹುರಿಗೊಳಿಸುವುದು ಸಂಗೀತವೇ ಅಲ್ಲವೇ? (೬ಗರಾ- ೬೨)- 
[ಪುರಿಗೊಳ್‌ -- -"ಸ್ಕು] 
ಪುರಿನೇಣ್‌, ಹುರಿನೇಣು (ನಾ). ಹೊಸೆದ ಹಗ್ಗ: ಹುರಿ ಮಾಡಿದ 
ಹಗ್ಗ: ನೆನೆಯ ` ಮತ್ತವನ ತಾಯ್‌-ಪೆಂಡತಿಯನ*!_ಇರ್‌ಮೊಹಜಕಿಯ 
ಪೆಸರನ*1 - ಪುರಿನೇಣಿನುಸಿರ್ದಿರಿಚಿ ಪೊಲೆಗೆಯ್ದು ಬಾಟನೀಡಾಡಿದಳ್‌ 
(ಅಂಶಿಗೂ. ೩-೪3). ಹ:ರಿನೇಣು : ತರಿಸಿ ಹುರಿನೇಣುಗಳನೀತನ ಕರವೆರಡ 
ನೊಡೆಬಿಗಿದಡವದಿರು ಕೆರಳಿ ಮಾಡುವುದಾವುದು 
[ಪುರ್ಕಿ + ನೇಣ] 
ಪುರಿಯಿಡು (ಕ್ರಿ). ಹುರಿದುಂಬಿಸು ; ಪ್ರೋತ್ಸಾಹಿಸು : (ವೆ:ಚ್ವಿ) 
ಕೊಂಡಾಡು : ಭೃಂಗೀಶಮಂಖ್ಯರಂ ಪುರಿಯಿಟ್ಟು ಸತ್ಯ, ಪಾಪಾಂಗದಿಂ 
ನಿಜಕುವಹಾರನ ಗುಹನನೀಕ್ಷಿಸುತ್ತಂಗಜಾರಾತಿ ಬೊಮ್ಮನ ನೋಡಲೆದ್ದು 
ಕರಕಮಲವಮುಂ ಮಂಗಿದು ನಿಂದ (ಳಾವಶಂ. ೧ ೩೭); ನಾಟಕ: ಹರುಷದಿ 
ನೋಡಿ ಪುರಿಯಿಟ್ಟಂಗಚಿತ್ತಮಂ ಕರುಣಿಇದನಂದಿನೊಡ್ಡೋಲಗದೊಳು 
ಶೂಲಿ (ನಂಂಠೂ. 8-9೩1). 'ಪ್ರರೆಯಿಡು' ಪರಾ. ಗಪರ್ಮಿ * ಇಡ್ಡು] 
ಪ್ರರಿಯೇಜು, ಹುರಿಯೇರು, ಹುರಿಯೇಜು (ಕ್ರಿ). ೧. ಬಲವಾಗು ; 
ದೃಢವಾಗಂ : ಗಟ್ಟಿಗೊಳ್ಳು : ನೆವಮಿಲ್ಲದಿರ್ಪ ಹರಿಕೃಪೆ ಪವಣಿಬ್ಲದೆ 
ಪುಯ್ದು ಕವಿಯೆ ಪರಿಹರಿಸುವರುರ*್‌ ಭಾವನದ ಪುಣ್ಯದ ಪುಂಜಂ ಸವನಿನಿ 
ಪುರಿಯೇಣ್‌ ಬಿರ್ಶಿ ಸಡಿಲಿಸುನರದಾರ" (೪90: ೩-008). ಹುರಿಯೇರು : 
೧. ಅಂತಃಕಲಹವು ಹುರಿಯೇರು ತ್ತಿತ್ತು (ನಾಕೋ8. ೩೨೮). ೨. ಹುರಿ 
ದುಂಬು; ಉತ್ಸಾಹಗೊಳಂ್ಫ : ಉಬ್ಬಿ : ಬೊಗರಿ ಚಂಡಾಟ ಗುರಿ 
ಸದಿಮಿಗಿಲು ಚಿಣೆಘಣೇ ಚದುರಂಗ ಪಗಡೆಗಳ ವಿುರುಗೊಳಿಸಿ ಹ:ರಿಯೇರು 
ತಾಡುತ್ತೆ ಗೆಲ್ಲವಂ ಮಂದಿರಕ್ಕೆ ತಪ್ಪನು (ಶಂಕು. ೪.೯೪). ಹುರಿಯೇಆು : 
೧. ಕೆರಳಿದರೆ ಕಾಳಹುದು ಭೀಮುನ ದುರುಳತನವೀ ಕೌರವೇಂದ್ರನ 
ಹುರುಡು [ಕಕಾ-ಳು] ಹುರಿಯೇಲುವುವು ಮತವಲ್ಲೆಂದನಂಧನೃಪ 
(ಕುತ್ಮಾ9. ೦೬-೨೨). ೨. ತವತವಗೆ ಧುರತೋರಹತ್ತರು ತವಕಿಸುತ 


pe 
ಓಟ! 


25 


ಕುವ. ೯-೪೦): 


30 


40 


45 


ಪುರಿಸಂಡಗೆ 


ಹುರಿಯೇ ಅದರು ಕೌರನರು ಕರ್ಣನ ಹರಿಬದಾಹವವೆಮಗೆ ತಮಗೆನುತ 
(ಕುರ. ೧೯-೪೩): ಹರಿಕರಾಬ್ದಸ್ತರುಶಸುಖದಲಿ ₹ರೆಗಿ ಮನ ಹಂಕುರಿಸಿ 
ಪುಳಕದ ಹರಹಿನಲಿ ಹುರಿಯೇಆ್‌” ಹೊಂಪುಳಿಯೋಗಿ ಬೆಆಗಾಗಿ . . . 
ಭಕ್ತಾ ಭರಣನಿದ್ದನಂ ಪರ ಮಭಕ್ತಿಯ ಪಾರವಶ್ಮದಲಿ «ಊರಾಗ. ೩-೮-೩೪). 
(ಪುರಿ ಏಜ, (ಎ ಏಜರ್ಶ) ] 
ಪುರಿಯೋಡು, ಹುರಿಯೋಡು (ನಾ). ಹುರಿಯುವುದಕ್ಕಾಗಿ ಬಳಸಂವ 
ಲೋಹದ ಅಥವಾ ಮಣ್ಣಿನ ಬಾಣಲೆ: * ಸಿರಿವಂಶಿಗೆಯೆಂದೆನಲೈ 
ಪುರಿಯೋಡಕ್ಕುಂ” (ಕರಾ. ೩೨) : ಬಜುಗೊಡನೆಣ್ಣೆ ಪಟ್ತಿ ನುಲಿ 
ನೇಣ್‌ ಬಡಿಕೋಲ್‌ ಏಲೆಯಿರ್ದಿಲೆಲ್ವು ಸಾವಜಕಿ ಪುರಿಯೋಡು ಸುಟ್ಟಡಗು 
- ಇದಿರೊಳ* ಬರೆ ಕಾಣಲುಮಾಗದು (ರೋಕೋಶ. ೧೨ 00); ದೇವಂ 
ದಿಟದಿ೨ ನಿರುತಮಿವನೆಂದು ೭ ಸು ಶಿರೆ ಗುಣವಂಂ ಬಿಟ್ಟು ಕೆಟ್ಟು ಪುರಿ 
ಯೋಡಾದೈ (ರರ್ಮಾಶ್ಮ- ೬ ೧೨೩). ಹುರಿಯೋಡು : "ಸಿ೦ವಂತಿಗೆಯೆಂದೆ 
[ನ]ಲೈ ಹುರಿಯೋಡೆಕ್ಕು”  (ಠನ್ನಳಂ- ೨); ಸಿಬೆ.ಂಬುದು ಹುರಿ 
ಯೊ:ಡಿಂಗೆ ಪಣೆಕಟ್ಟೆಂಬುದು ವೆಟಿವಲೆಟ್ತಿಂಗೆ (ಅನತಿ ೨-೨೪ ವ): ಹುರಿ 
ಯೋದಡಿನಂತಾದ೨ದು ನೆಲನಾ ಗಿರಿನರನೊಳೇಳುವ ಕಿಚ್ಚಿನಿಂದ (ನೇಮಿಸು. 
೦೧-೪೦) (ಷರಿ, + ಓಡ್ಕು) 
ಪುರಿವರಲ್‌ (ನಾ). ಕಾದ ಕಲ್ಲು: ಸುಡುವ ಕಲ್ಲು: 
ಬಾನಲುವು೨ ಸಡಿಂಬಮನದಿಡಿಂಬವ೨ುಂು ಪರಲುಮಂ ಪುರಿವರಲುವು 
ಗಾಡುಮಂ ನೆಗ್ಗಿಲ್ಫುಡುವುಂ . . - ಕಳೆದು ಪೊ:ಗಿ (ಲಲನ. ೬ ೦೬ ಐ). 
(ಪುರಿ, * ಪರರ] 
ಪುರಿವಳಲ್‌. ಹುರಿಮರಳು, ಹುರಿಮಳಲು (ನಾ). ಚೆನ್ನುಗಿ ಕಾದ 
ವ:ರಳು : ಸುಡುವ ಮರಳು : ಸಅಿವಳೆಖಿ)ಂ ಬಿಸದುರಿಯಂ ಬಿಡದು 
ಗುಳ್ವುರಗಗಳಿು ಸೂಸುವ ಪುರಿವಳಲಿಂ ಮಸೆದಸಿಯಿಂ ಆ 
ಬಿಜ್ಜೋದರಿ ಮಸಗಿ ಕರಂ ದಾರುಣತರಮಪ್ಪುಪಸರ್ಗಂ ಮಾಡಿದಳು 
. (8ಯ?ಳಾ. ೧೬-೧೨). ಹುರಿಮುರಳು: ಕರಿಯ ಮದ್ದಿನ ಪೊಟ್ಟಿಣ ಕಟ್ಟಿದಂಬಿನ 
ಹೆೊಆಕ ಹುರಿಮರಳಿನ ರಾಶಿ ಅರೆದ ಸಾಸದೆಗೊಡ ಕಾದಡವಿಯ ಬಹು 
ಹರವಿಗಳೊಪ್ಪಿದುವಾಗ (ಕಂನವಿ. ೧೧-೧೩) ಹುರಿಮಳಲು : ಕಾಸು 
ವೆಣ್ಣೆ ಹುರಿಮುಳಲು ಕವಣೆದಸಿ ಸಾಸಿರಮುಖವಾಗಿಹವು (608ರ. ೩ ೦೩). 
[ಪುರ್ಮಿ* ಮಳಲ (ಇ ಮಣಲ್‌)] 
ಪುರಿವಿಳಂಗಾಯಿ (ನಾ). ೧. ತುಪ್ಪದಲ್ಲಿ ಕರಿದು ತಯಾರಿಸುವ ಒಂದು 
ಬಗೆಯ ಸಿಹಿ ಭಕ್ಷ ಗೆ ಹೆನರ:ಬೇಳೆಯ ಹುರಿದು ಬೇಯಿುಸಿಕೆೊಇಂಬುದು, 
ದೊಡ್ಡ ಸಜ್ಜಿಗೆಯ ಬೇಯಿಸಿಕೊಂಬುದು, ತೆಂಗಿದ ಕಾಯ ಹೆಸರ ತೋರ 
ದಲಿ ಕೊಯಿದು ಹಾಕಿ ಸಕ್ಕರೆಯ ಹಾಕಿ, ಮೆಣಸು ಏಲಕ್ಕಿ ಕರ್ಪುರದ 
ತಳಿದು ೯ಲಸುವುದು. ಅಡಕೆಯ ತೋರ ಉಂಡೆಯ ಮಾಡಿ, ಅಕ್ಕಿಯ 
ಒಟ್ಟ ಸಣ್ಣವಾಗಿ ಅರೆದು, ಗಟ್ಟಿಯಾಗಿ ಕಲಸಿ, ಈ ಉಂಡೆಗಳ ಆ ಒಟ್ಟಿ 
ನೊಳಗೆ ಅದ್ದಿ, ಕಾದ ತುಪ್ಪದಲ್ಲಿ ಹಾಕಿ ತೆಗೆವುದು. ಇದು ಪುರಿವಿಳಂಗಾಯಿ 
ಯೆನಿಸಿಕೊಂಬುದು (ಸೂ. ೨೪) ವ. ಹೆಸರುಹಿಟ್ಟಿನಿಂದ ತಯಾ 
ರಿಸುವ ಒಂದು ಬಗೆಯ ಸಿಹಿಭಕ್ಷ್ಯ.-ಉಂಡೆ. -ಪುಳ್ಳಂಗಾಯಿ 
ಉಂಡೆ' ಪರಾ. (ದೇ.॥ ತಮಿ. ಪೊರಿವಿಳಳ್ಳೂ ಯ್‌, ಪೊರಿವಿಳಾಬ್ಕ್‌ ಯ್‌; 


ನರ್‌ ತ 
ಯು 


ನಾನಲು ವಂ 


ಹ್ಮ್‌ 
ಆ [a 


ತೆಲು. ಪೊರಿವಿಳಂಗಾಯುಲು) 
ಪುರಿಸ (ನಾ). ಅಮೇ ಟು: ಮಲ; ಮುನಿರಾಯು ಕೇಳೆನ್ನ ತನು ಪೊಲಸು 


ಪುರಿಸದೇ ವಿನಯುದಿಂ ನೋಡೆಂದುರವ ಬಗೆದು ತೋಜ ಘನ ತನಿವಾಲು 
ಸೂಸೆ (ಶ್ರರುಫು. ೨-೪೦). [ಆ ಸಂ. ಪುರೀಷ] 

ಪುರಿಸಂಡಗೆ. ಹುರಿಸಂಡಗೆ (ನಾ). ಒಂದು ಬಗೆಯ ಸಂಡಗೆ : ಎಣ್ಣೆ 
ಯಲ್ಲಿ ಹುರಿಯುವ ಬತ್ತದ ಅರಳಿನ ಸಂಡಿಗೆ ; ತೆಗೆ ತಿಲವನೌಪಾಸನದ 
ಕೊಳವಿಗಳ ಹಪ್ಪಳವ ಮಿರಿ]ಸಂಡ[ಣಣಾ:. ಡಿ) 


fe 
ನ 


ಪುರಿ'ತಾಳಾಂ. 


ಪುರೀತತ್ತು 


ಗೆಯ ಹೂರಿಗೆಯ (ಕೊರಣ. ೩-6-೭೦). ಹುರಿಸಂಡಗೆ ; ನೊರೆಸಂಡಗೆ 
ಯನು ಹುರಿಸಂಡಗೆಯ ಬಾಳಕವೆನು ತಪ್ಪದೆಲ್ಲ ಸಾಧನವನು ಸಂವರಿಸಿ 
ತಂದೊಪ್ಪಿಸಿದಡೆ (ಸಿದ್ಧರ. 6-೩೨). [ಪುರ್ಮಿ + ಸಂಡಿಗೆ) 

ಪುರೀತತ್ತು (ನಾ). ಕರುಳು: “ಅಂತ್ರಂ, ಪುರೀತತ್‌ ಈ ೨ ಕರುಳ” 
(ಹಗಿಯು. ೦೦೪-೦೩). (ಸಂ. ಪುರೀತತ್‌] 

ಪುರೀಪ (ನಾ). ೧. ಹೇಲು; ಮಲ ; “ವರ್ಚಃ .. 
ಮಲಂ_ಈ ೧೩ ವಿಷ್ಠೆ” (ಹರಾಯ. ೧೦೫೩-೦೫) ; ಆರಯೆು ಮೂತ್ರ 
ಪುರೀಷಾಗಾರಂ ಸಂಪ್ರಾಪ್ತಸಪ್ತಧಾತುವಿ9:ರಂ ಚಾರುಗುಣದೂರಮತಿ 
ವಿಷದಾರು ಶರೀರಂ ದುರಂತದುಃಖಾಧಾರೆಂ (93. ೨.೩೦). ವಿ. ಕೊಳೆ; 
ಹೊಲಸು ; ಸಿಂಬುಟು ಕೀವು ಕೆರಂಕಸೃಗಂಬು ಮಲಂ ಮೂತ್ರಮಾ 
ಪುರೀಷಂ ಜೀವಂ ಬೆಂಬಿಡದ ಪಂದೊವಲ ಪಸುಂಬೆಯೊಳೀಯೊಡಲೊಳಾವ 
ಸುಖಕಿರ್ದಪುದೋ (984. ೬-88) ; ಕೇವಿನ ರುಧಿರ ಪುರೀಷದ ಬಾವಿ 
ಯೊಳಾವಾಸವರಾಗಿ ನೆಲಸಿಹ ನಾನಾಜೀವಿಗಳ ನೋವ ನೋಡುತ್ತಾ ವಿಭು 
ಸಾನಂದತಂದೆ ಮಜುಗುತ್ತಿರ್ದಂ (ಕನ್ನಶಾ. ೩-೦೩೦). [ಸಂ.) 

ಪುರು (ಗು). ೧. ಹೇರಳವಾದ ; ಎಪುಲವಾದ ; ಅಧಿಕವಾದ : ಪರು 
ಪುಣ್ಕಂ ವಿಮಳೋರುಕೀರ್ತಿ . . . ನಾಕಿಗಂ (ನರನ. 0-೩೦) । ಪರಮಾರ್ಥಂ 


- ಪುರೀಷಂ, ಶಮುಲಂ, 


ಪುರುಧರ್ಮದಾನಫಲದಿಂ ಸ ರ್ಗಾಪವಗ ೯ಕ್ಕಮಾಶ್ಚರನಪ್ಪಂ ವರಪಾತ್ರ 
ಸಂತತಿಗೆ ದಾನಂಗೆಯ್ಬ್ಯೂದಾನಂದದಿಂ (೭೪:ತೀಕ್ಕ. ೬-೦೦೮). ವಿ. ಮಹ 
ತ್ತಾದ: ವಿಶಾಲವಾದ : ಪ್ರತ್ಕಹದೊಪ್ಪುಗುಂ ಆದಿತ್ಕಪುರಂ 


ಪುರಂದರಪುರಪ್ರತಿಮಂ ಪುರುರತ್ನಗೋಪುರಂ (ತಂಠ್ರ ಪು. ೬-೩). (ನಾ). 
೩. ಹಿರಿದು; ದೊಡ್ಡದು: “ಬೃಹತ್‌, ಉರು. ಗುರು. ವಿಸ್ತೀರ್ಣಂ, 
ಪುರು ವರಿಷ್ಠಂ__ಈ ೧೨ ಹಿರಿದು” (ಹಣಯು. ೧೧೬-೮೪): 
“ ಬೃಹದುರು ಪುರು ಪೃಥುಳ ಪೃಥು ವಿಶುಲಮುಮಾ ಗುರು ಮಹದಶಿ 
ವ್ಯೂಢಮೆನೆ ಏಸ್ತೀರ್ಣಮೆಂದೆನಿಕು ” (ಕುಂಗಕಾ. ೧೨೮-೪). ೪. ಚೆಂದ್ರ 
ವಂಶದ ಒಬ್ಬ ಪ್ರಸಿದ್ಧನಾದ ಅರಸು; ಯಯಾತಿಯ ಮಗ; 
ಕೌರವ, ಪಾಂಡವರ ವಃಶದ ಮೂಲಪುರುಷ : ಸರಿಯೆ ಪೇಳ್ನಿನಗಿದು 
ಭೂಪ ಓಹೋ ವುರುವಂಶದೀವ (ಕಾಳುಂತ. ೩೪ ಲ. ಪುರು 
ಕುಲ' ಪರಾ. ೫. [ಜೈನ] ಮೊದಲನೆಯ ತೀರ್ಥಂಕರನಾದ 
ವೃಷ ಭನಾಥ : ಆದಿತೀರ್ಥಂಕರ : ಪುರುಪರಮೇಶ್ವರನಿಳೆಗವತರಿಸಿದಂ 
(ಆರಿ. ೬-೩೭); ಪುರುವಂಶದ ಕುರುವಂಶದ ಹರಿವಂಶದ ನಾಥವಂಶದುಗ್ರಾ 
ನ್ವಯದುರ್ವರೆಯೊಡೆಯರಾದಿಖಡಾಗಿರೆ ನರನಃ:ಥಸುತರ್ಕಳಿನಿಬರಾನುಂ 
ಬಂದರ್‌ (ಕಣರ. 3-4೬) ; ಪುರುವಂಶಾಭರಣಂ ತ್ರಿಪಿಪ್ಪನೃಪನಾ ವಿದ್ಯಾ 
ಧೆರೇಂದ್ರಂಗೆ ಸಾದರದಿಂ ತಾನಿದಿರ್ವಂದು (ಕಾಂಶೀಕ್ಕ. 9-೨೦೩). [ಸಂ.] 
-ಪುರುಕ,-ಪುರಕ (ಪ್ರ). ಭಾವನುಮವಾಚಕವಾದ ಒಂದು ತದ್ಧಿತ 
ಪ ್ರತ್ಯಯ: " ಅಂಜುಪುರುಕ ', "ಅಳ: ಬುರ:ಕ' ಪರಾ.-ಪುರಕ : 
" ಅಳಂಬುರಕ ',  ಆಸೆಬುರಕ ' ಪರಾ. 
-ಪುರುಕಿ (ಪ್ರ). ಭಾವನಾಮವಾಚಿಯಾದ ಒಂದು ತದ್ಧಿತಪ್ರತ್ಕಯ : 
ಕುಳಿ ಪ್ರತ್ಮಯವು ಯಾವ ಅರ್ಥದಲ್ಲಿ ಬರುತ್ತದೆಯೋ ಅದೇ ಅರ್ಥದಲ್ಲಿ 
ಪುರುಕಿ ಪ್ರತ್ಯಯ ಬರುತ್ತದೆ (ಹೂನುಗ. ೩೪). " ಅಂಜುಪುರುಕಿ' ಪರಾ. 
[-ಪುರುಕ + - ಇ] 
ಪುರುಕುಲ (ನಾ). ಪುರುಮಹಾರಾಜನ ವಂಶ ; ಎಲೆ ಪುಖಕುಲೋತ್ಪನ್ನನೆ 
. ಎ. ಇಂಥ ಕಠಿನೋಕ್ತಿಗಳಿಂದ ತಿರಸ್ಕರಿಸುವುದು ನಿನಗೆ ಯುಕ್ತವಲ್ಲವಲ್ಲಾ ? 
(ಶಾಕುಂಶ. ೩೮-೦೩). ಸಂ.1 
ಪುರುಚಲಿಗಿಡ (ನಂ). ಒಂದು ಬಗೆಯ ಸಸ್ಯ 
ಪುರುಚಲಿಗಿಡ, ಷಲ್ಲಾರೆ (ನ್ಲಸಿಗ. ೩8-೦೦೦೬). 
[ಪುರುಚಲ್ಮಿ 41ಡ (ಎ ಗಿಡು)] 


ಹೇನುಕುರುವಿನ ಗಿಡ, 


₹೬೯೯ 


10 


15 


34 


40 


ಪುರುಡು, 


ಪುರುಚಲು (ನಾ). ಕೆದರಿದುದು : ಕೂದಲು ಪುರುಚಲು ಪುಶುಚಲಾಗಿದೆ 
(ರೂಢ). [ಪುರುಚು ? + - ಅಲು (ಆ - ಅಲ್‌, )) 
ಪುರುಜ (ಗಂ). ಅಧಿಕವಾದ ; ಅನೇಕವಾದ. [ಸಂ.] 
ಪುರುಡಿ (ನಾ). ಮತ್ಸರವುಳ್ಳವಳು ; ಅಸೂಯೆಪಡುವವಳು ; 
ಈರ್ಷೈಯುಳ್ಳೆವಳು : ಅವನ ಸತಿ ಪುರುಡಿ ನೆವದಿಂ ಬವರಮನೆ 
ಮಾರಿದತ್ತಾಖ್ಕೆ ಮಹಾಹವಶೀಲೆ ತನ್ನೆ ಮನೆಯಿಂದವೆ 
ಪೊಜಮಡಿಸಿದಳ್‌ ಕನಲ್ಲು ಪದ್ಮಾವತಿಯಂ (ಪುಶ್ನಾಸ್ರ -೨-೪೬)- 
[ಪುರುಡು, + - ಇ] 
ಪುರುಡಿ, ? (ನಾ).(?); 5ರ ಚರಣವನು ಮಿಸುಕಲವ್ಮದೆ ಗೆರುಡಿಯೋಜನು 
ಪು ಜಾತಾಂ. ಪ]ರುಡಿಯನು ಮರವಂತೆ ನಿಂದಿರ್ವ 
(2) 
ಪುರುಡಿಗ, ಹಂರುಡಿಗ (ನಾ). ಹೊಟ್ಟೆಕಿಚ್ಚಿನವನು; ಈರ್ಷೈಪಡಂ 


ಪೊಣರ್ಚೆ 


(ಸಿಳೃರಾ. ೩೦-೬೨). 


ವವನಂ ; ಮತ್ಸರಬುದ್ಧಿಯವನು ; ಆಗಮಾರ್ಥಮನೇನೆಂದಲ 
ಯದರೊಳ್‌ ಪುರುಡಿಗರೊರ್ಳ ಬಜುದಲೆಯೆಂದೆಳಸಿ ಕೇಳಲಾಗದು 


ಪುರುಷಂ (ರರ್ಕೂಕ್ಕು. ೬-೨೧೩) ಪಾಟಿ೨ಪ ಪುರುಡಿಗನಂ ಪೂಣ್ಣು ಬೇರ್ಕೆಯ್ವು 
ಲೋಭೋಜ್ವಳನಂ ಅಕೋಡಾಡಿ ಪೋಗಾಡುವ . . . ಚಾತುರ್ಯದ ಪೊಸ 
ಬಗೆಯೆ ನ್ನೊರ್ಳ ನಿತಾಂತಂ ನಿಸರ್ಗಂ (ಕೃತಂ: ೨೪-3೪): ಹುದುಡಿಗ : 
* ಈರ್ಷ್ಮೂಳುಃ, ಕುಹಕಃ__ಈ ೨ ಹುರುಡಿಗಂ” (ತಳಾಯು. ೬೩-೨೨೪) ; 
ಹುರುಡಿಗರನೇಕಾಂತದೆ ಇಳಗಾದರಿಸುವರು ಭೇವಕರೆ ಬುದ್ಧಿಗೆ ತೆಜಹು 
ಗೊಡುವರು . . . ಈ ಧೆರೆಯುರಸುಗಳಿಗಿದು ಸಹಜ (ಕುವ್ಯಾಸ- ೧-೩೩). 
[ಪರೆ.ಡು, +೬ - ಇಗ] 
ಪುರುಡಿಸು, ಹುರುಡಿಸು (ಕ್ರಿ). ೧. ಸ್ಪರ್ಧಿಸಂ: ಪೈಪೋಟಿ `ನಡೆಸು ; 
ಸ್ತಿರನೇ ಮೇರುಗಿರೀಂದ್ರದೊಳ್ಳೆಣಸುವಂ ಗಂಭೀರನೇ ವಾರ್ದಿಯೊಳ್‌ 
ಪುರುಡಿಪ್ತಂ (ಎಳ. ೪11, ಶಿನಮೊ, ೧೦-೨೬ ; 1085 1) ; ಉದಾರಗುಣದೊಳ್‌ 
ಪುರುಡಿಸುವಂ ಕಲ್ಪವೃಕ್ಷದೊಳ್ತದ್ದಣಿಜಂ (ರಮ್ಮಾಮ್ಮ , ೦-೪೦); ಹರಿಚಂದನ 
ಪಾರಿಜಾತ ಮಂದಾರದ ತರುಚೆಯದಿಂ ಸಿದ್ದರಸದ ಸರಸಿಗಳಿಂದು ಗಿರಿ 


ಗೀರ್ವ್ವಣರ ಪುರದೊಡನದು ಪುರುಡಿಪುದು (ಕುರಾಸಾಂ. ೨-೦೪). 
೨. ಹೊಟ್ಟೆಕಿಚ್ಚು ಪಡು; ಮತ್ತರಿಸು: ಅಸೂಯೆ ಪಡು: 
ವಜ್ರದಾಡಂ ಕೇಳ ಮನೆದೊಳ್‌ ಮುಳಿದು ಪುರುಡಿಸಿ . . - ಬಾವಿಯ 
ಬಾಗಿಲೆಲ್ಲವುಂ ನಿಶ್ಚಿದ್ರಮಾಗಿ ಮುಚ್ಚಿ ಕವಿದಿಕ್ಕಿ ಪೋದಂ (ನತ್ಮಾರಾ- 


೧೩೬-೨೩), ನರನಂದನನಂ ಕಂಡು ವಿಕ್ರಮಕ್ಕಂ ಕ್ರಮಕ್ಕಂ ಪುಶುಡಿಸುವ 
ಸುಯೋಧನನ ಮಕ್ಕಳ್‌ ನೂರ್ವರುಮೊಂದಾಗೆ ಬಂದು 
ತಾಗಿದಾಗಳ್‌ (ಶಂಶಶಾ. ೦೦-೪೪ ವ); ಸವತಿಗೆ ಸವತಿ ಪ್ರರುಡಿಪಳ್ಥ (ಕಮದ. 
೧೩೦ ಕ್ರಯೋ); ಗುಣಕೆ ಪುರುಡಿಪರೊಳರೇ (ಕಸ. 0-೬). ಹುರುಡಿಸು : 
೧. ಕೈಲೂಸವದಕೆ ಹುರುಡಿಸುತಲಿರ್ಪುದು ನೋಡ ಮೇಲೆನಿಪ ಮೇರು 


ಸೆಣಸುತ್ತಿಪ್ಪುುದಂಂ ನೋಡ (ಶಿನುರ. ರೇ- ೩-೨೦); ಎಳೆಯ ಮಿಂಚಿಫ 
ಕುಡಿಯ ಸೂಸುವ ನಳಿನದೃಶೆಯರು ಶಶಿಯ ಬಿಂಬವ ಹಳಿವ 


ಹುರುಡಿಸುವಬುಜಮುುಖಿಯರು ಕೋಮುಲಾಂಗಿಯರು -.. ಕುರುರಾಯ 
ನೆಡವಂಕದಲಿ ಮೋಹಿದರು (ಕುನ್ಮಾಉ. 6-99); ಚಕ್ರವರ್ತಿಯ ಸೇವೆ 
ಯೆಂದು ಪುಷ್ಪ ಪುಷ್ಪವೂ ಹುರುಡಿಸುತ್ತಿದೆಯೋ ಎಂಬಂತೆ ಪಾರಿಜಾತ, 
ಜಂಜಿ . . - ಜಲಜಗಳು ತಮ್ಮ ತಮ್ಮ ಸುಗಂಧೆವನ್ನು ಸೂರೆಗೊಡುತ್ತಿವೆ 
(ನಡರಾ- 11, ೦೪೭೪). ವ. ಒಸೆದು ಕಮಲಿನಿ ನಗಲು ಮಿಗೆ ಹುರುಡಿಸು 

ಪೂರ್ವದಿಶಾನಿತಂಬಿನಿ ನಿಶಿತಕೋಪದ ಕಿಡಿಯನುಗುಳಿದಳೆನಲು ರವಿ ಮೆಅ್‌ದ 


(ಕುನ್ಮಾರ್ರೋ- ೨-೦೩). [ಪುರುಡ್ಮು + _ ಇಸ್ಕು] 


«| ಪುರುಡ್ಕು, ಹುರುಡ್ಕು (ನಾ). ೧. ಸ್ಪರ್ಧೆ ; ಪೈಪೋಟಿ; ಮೇಲಾಟ: 


ಖೇಚರನಂಂ ಕುವತಾರನಂ ಕಂಡು ಪುರುಡಿಂ ಮುಳಿಸು ಪೆರ್ಚಿ. . . 


ಪುಮಡ್ಮು 


ಕೊಲ್ಹೆನೆಂದು ಕಿಟ್ಟ ಬಾಳ್ವಿರಸು ಬಂದೆಜಿಗಿ ಇ್‌ದು (ವರ್ಮಾರ, 8೯: ೨೬): 
ಎಸಿತಾನುಂ ತೆಜದೊಳಳಿಪಿನ ಲಲ್ಲೆಯ ಚೆಲ್ಲದ ಪುರುಡಿನ ಮುಳಿಸಿನ ನೆಂದ 
ಪಡೆವಾತುಗಳೆಂ ನುಡಿದುಂ ಕಾಲ್ವಿಡಿದುಮುಚಳಿತಥೈರ್ಯನ ಮುನಮಂ 
ಚಳಿಯಿಸಲಾಅದೆ (ಶಂಶಕಾ. ೭.೪9೦) : ನಿನೆಗಂ ಮುದನಂಗಂ ರೂಪಿನ ಪುರು 
ಡುಂಟು (ಅನಂತ. 6-೩೭). ೨. ಹೊಟ್ಟೆಕಿಚ್ಚಿ; ಈರ್ಷೈ; ಮತ್ಸರ; ಆತನ 
ಪ್ರಾಣೇಶ್ವರಿ ವಜ್ರವಾಳಿನಿ ಕಂಡು ಪುರುಡುಮುಬಲುಮೊಡವಳಿೆಯೆ ನಿತಿತಾಸಿ 
ಧೇನುವಂ ಕಿಟ್ಟು ಬೆನ್ನಟ್ಟಿ ಮುಟ್ಟಿ ಬೆಅಗಿಲ್ಲದಾತನ ಬೆನ್ನಂ ಜನ್ನಿವರವಿಕ್ಕಿದಂ 
ತಿರೆ ಪೊಯ್ಮೆ (88೪. ೪-೯೬ ವ): ಪುರುಡಿಂ ಭಾರಶೀಶನಂ ಶಪೋಂಕಳ್‌ . . . 
ವಿನೀತನಂ ದೂರದಿಂ ನೋಡಿ ಪಂಸಕನಿವನೆಂದು ತಿಳಿದು ಪೋಗಳಿಂದಿರೆ 
ನಂಬದಿರ್‌ (ಕಾದಂಪೂ- 8೪೯); ಉರ್ವಿಯೊಳ್‌ ನಿಖಿಲಪುಣ್ಕಾಂಭೋಧಿ 
ಯಪ್ಪಾತನಂ ಪುರುಡಿಂದಂ ಕೊಲಲೆಂದು ಕಾಯ್ವ ನರನುಂ ಗಾಾಪಂ ವೆಂ" 
ಗಾಂಪರೇ (ರರು. ೧೦-೨೦೬). ೩. ಹಟ : ಛಲ ; ಎರೆದಾಗ ಕೊಡ 
ದಿಹುದು ನೆಲದ ಕಟ್ಟಳೆಗೇನು ಮುರುಳೊ ಕರೆಯದೆ ಕೊಡುವ ಪುರುಡೇಕೆ 
ಬಿಡದು? (ಊರೆ. ೩೬-೪೦): ಹುರುಡು, : ೧. ಕಮಳಪ್ರಭೆಗಂ ತನಗಂ 
ಹುರುಡಿಂದಮೇ ಪರೆಸ್ತರಾನ:ರಾಗಮಳವಿಗಟ್‌ಯೆ (6೯೯ನೆ: ೩-೧೦೩ ಪ); 
ಹುರುಡು ಜಾಣಂದೆ ಚಳಬಳಿಕೆ ಚಪ್ಪರಣೆ ವಂಚನೆ ನೇಹವೇಬೀ ಪರಿಯ 
ಮಾಾಯಾಮಯ:ದ ಮಹಿಳಾಜನ ವಿರಾಜಿಸಿತು (ತೊರಲಾ” ೧-೫೩ ೩೨); 
ಒಂದೊಂದು ಸಲ ಹೆಣ್ಣಾಳುಗಳಿಗೂ ಗಂಡಾಳೂಗಳಿಗೂ ಹುರುಡು ಬಂದು 
ಬಿಡುತ್ತಿತ್ತ) (ನಮ್ಮೂರ. ೦9೨): ವ. ಹುಸಿಬಿಲ್ಲ ಹುರುಡಿಲ್ಲ. . . 
ಮತ್ಸರವಿಲ್ಲ ನೆರವಿಲ್ಲ ವಸುಧೆಯೊಳು ಸಿದ್ಧರಾಮಂಗೆಂಬ ಕೀರ್ತಿ ಪಸರಿಸಿತು 
ಮೂಲೋಕದೊಳಗೆ (ಸಿರಾ: ೭-೨೫) ; ಹುರುಡೇಕೆ ಗುಣದೊಳಗೆ 
ಹುರುಡು ಹುಟ್ಟದವೊಲು ಸಕಲಕಾಂತೆಯರೆೊಳು 
ಪರಿಣವಿುಸಿರಂತಿಹನಾಗಿ ಪುರ:ಷರೊಳುತ್ತವಂನೀತನೆಂದಾತಗೆ ಷುರು 
ಮೋತ್ತಮನೆಂಬ ನಾವು (ರಂತ: ೧೩-೦೭). ಹಿ. ಗುರುಗಳಿಂದ 
೭ಹಭಾಸಗಿರಿ ಪಡೆಯಬೇಕೆಂಬ ಹುರುಡು ಸಂಜೀವಯ್ಕನಿಗೆ ಹತ್ತಿತ್ತು 
(ಕಾಗಿಕೆ- 88). ೪. ಆಸೆ; ಬಯಕೆ; ಇಚ್ಛೆ : ಇಂತಪ್ಪ ಸಿರಿಯನಾಂ ಪಡೆ 
ದೊಸೆದು ಸೆತ್ಪುತ್ರಸಂತತಿಗೆ ದಾನಮಂ ಕೊಡುವೆನೆಂದೆಂಬ ಹುರುಡಂತ 
ರಂಗದೊಳು ಸಂಜನಿಯಿಸಲ* (ಸನ್ನುಳಿ. ೧೧-೬). ೫. ಲವಲವಿಕೆ ; 
ಉತ್ಸಾಹ; ಎನ್ನನ್ನು ಮನ್ನಿಸುವ ದೊರೆಯಿಲ್ಲ ಹರಣದಲ್ಲಿ ಹುರುಡಿಲ್ಲ 
ಕರಣದಲ್ಲಿ ದೃಢವಿಲ್ಲ (ಶರಠ- ೨೪)- 

ಹುರುಡು ಮಾಡು - ೧. ಸ್ಪರ್ಧಿಸಂ : ಪೈ ಪೋಟಿ ಮಾಡು : 
ಸ್ವಯಂವರವಮಂದಿರದೊಳಗೆ . . . ಒಬ್ಬರೊಡನೆ ಒಬ್ಬರು ಹುರುಡು 
ಮಾಡುತ್ತಾ ಎಲ್ಲ ರಾಜರೂ ಕುಳಿತಿದ್ದರು (ನತಠಾ. 80); ಇಬ್ಬಣದವರೂ 
» - - ಹುರುಡು ಮಾಡುತ್ತಿರುವುದೂ ಈ ಕಾಲದ ವಿಶೇಷ ಲಕ್ಷಣ (೧8೨. ೪, 
೭ೂರೆಕರು ಮಾಕು). ೨. ಉತ್ಸಾಹಗೊಳಿಸು; ಹುರಿದಂಂಬಿಸು : 
ಚಂರುಕುಗೆೊಳಿಸಂ ; ಪ್ರಚೋದಿಸು : ಯುಧಿಷ್ಠಿರನು . . . ತಮ್ಮ 
ಸೈನಿಕರನ್ನು ಕರೆದು ಭೀಷ್ಮನನ್ನು ಸುತ್ತ ಮುತ್ತಿಕೊಂಡು ಸಂಹರಿಸುವುದಕ್ಕುಗಿ 
ಕುರುಡು ಮಾಡಿದನು (ಕೃಟಾಲೀ, ೦೩೩): 

(ದೇ. ॥ ಕೊಡ. ಪುರ್ಡ್‌; ತೆಲು, ಪುರುಡು) 

ಪುರುಡ್ಕು (ನಾ). ೧. ಮಗುವಿನ ಜನನಸಂಬಂಧವಾದ ಮೈಲಿಗೆ ; 
ಹುಟ್ಟುಸೂತಕ; ಜಾತಾಶೌಚ; ವೃದ್ಧಿ : ದೇಯಿಯು . ಅವಳಿ 
ಜವಳಿ ಗಂಡುವಂಕ್ಕಳನ್ನು ಹೆತ್ತಳು. ಪುರುಡಿನ ದಿವಸಗಳು ಕಳೆದ ನಂತರ 
ಮಕ್ಕಳಿಗೆ ನಾಮಕರಣವಾಯಿತು (ಕೋಟಕೆ. 8). ೨. ಮರಣಕ್ಕೆ ಸಂಬಂಧ 
ಪಟ್ಟ ಮೈಲಿಗೆ; ಮೃತಾಶೌಚ ; ಸೂತಕ: ಹತ್ತುದಿವಸದವರೆಗೆ 
ಪುರುಡು. ಹತ್ತನೇ ದಿವಸ ಶುದ್ಧಕರ್ಮಾರಿತೆರಗಳು (ತೇಗಾಳೃ. ೨೦೬) ; 
ಬಿಗಿದುಡೆಯ ಬಿಡಳದಕೊ ಹುಟ್ಟು ಸಾವುಗಳಿಂದ ಆಗಳು೨ ಪುರುಡಾಗಿ 


(ಕುಮ್ಮಾಳ. ೧-೨೩); 


೫೭೦೦ 


10 


15 


20 


ಪುರುಡುದೋಲ (ಕ್ರಿ). 


ಪುರುವಳ್ಳಿ 


ನೆಲೆವೆಣೆ, ಮಾಹ (ಕಾಲೂರ. ೪೬ ೬೩). 
(ದೇ. ॥ ತಮಿ, ಪುರುಟು ; ತೆಲು, ಪುರುಡು) 


ಪುರುಡುಗೆಯ್‌ (ಕಿ): ಅಸೂಯೆಗೊಳ್ಳು ; ಮತ್ತರಿಸು ; ವಂಚಿಸದೆ 


ಪುಸಿಯದಳುಪದೆ ಸಂಚಳಸದೆ ಪುರುಡುಗೆಯ್ಕದುರೆದಿರದೆ ₹ರಂ ಬಂಚಿಸ 

ದಳಲಿಸದುಟುಗಿಸುವಂ ಚದುರಂ ಸಜ್ಜನಂಗಳ: ಹುರತಿ. 6-೧೨). 
(ಪರುಡು, * ಕೆಯ್‌,] 

ಹೊಟ್ಟೆಯುರಿಯನ್ನು ವ್ಯಕ್ತಪಡಿಸು ; 


ಈ 


ಪುರುಡುದೋಆ್‌ ಬಾಯ್ಗೆ ಬಂದಂತೆ ಗಳಪಿ ವತಾನನಿಧಿಯಾದ ಮುಲ್ಲಣನಂ 
ಮಲ್ಲಣಿಯ ಮಾತೆ ಮನೆಯಿಂ ಪೊಜಿಮುಡಿಸಿ (ವೃಷಎ. ೨೪-೨೩ ವ). 
(ಪುರುಡು, * ತೋಲ] 


ಪುರುಡುವಾತು (ನಾ): ಸ್ಪರ್ಧೆಯ ಮಾತಂ : ಪೈಪೋಟಿಯಂ ನುಡಿ: 


ಸಾರ್ದೆಳಸುತ್ತುಂ ಪೋರ್ವ ಬಿಂಕಂ ಪದಯುಗದೊಳವಿೂಾ ವಿಶ್ವತ;ಪಾದನೊಳ* 
ಸಂಗಳಿಸಿಶ್ತೀ ವಿಶ್ವತೋವಕ್ವನೊಳೆ ಪುರುಡುವಾತೆನ್ನದೋ ಮದ್ದಿಮೋಹಂ 


(ಕರಿಕೂ, 9-೧೩೦)- ([ಪುರುಡು ೪ ವಾತ] 


ಪುರುಪಕ್ಷ (ನಾ): ದೊಡ್ಡ ರೆಕ್ಕೆಯನ್ನುಳ್ಳುದು: ನವಿಲು ;  ಚಳ್ಬುಶ್ಕ ) 


ವಾಶಂ ಕಳಾಪಿ ಶಿಖಿ ಕೇಕಿ ಪುರುಪಕ್ಷ೨ ಮಯೂರೆ೨ ಶಿಖಂಡಿ ಹರಿಕಂಠಂ 


ಶಿಖಾವಳಂ ನಎಲೆನಿಕ್ಕುಂ is (ಮಂಗರಾ. 89-3)- [ಸಂ.) 


ಷುರುಪಾತ್ರ (ನಾ). ಅಗಲವಾದ ಪಾತ್ರೆ : ಹರಿವಾಣ ; " ಪುರುಪಾತ್ರ 


ಮೆನೆ ಪರಿಯಾಣಮನ್ಶಿ ” (ಮಂಗರಾ. ೬೩-೨೩). [ಸಂ.) 


ಪುರುಪೃಷ್ಠ (ನಾ)- ಹಾವು ; ಸರ್ಪ ; “ಭುಜಂಗಮಂ ಪರುಪೃಷ್ಮನಹಿ 


. ಎನಲು ಸರ್ಪಂಗೆ ನಾಮ ” (ಮಂಗಣ. ೦೦೮-೦). ' ದೀರ್ಫ 
[ಸಂ.) 


ಚಕ್ರಿ... 


ಷಷ್ಠ ' ಪರಾ. 
ಬ್‌ 


ಷುರುಲೆ, `ಪುಜಲೆ ` ನೋ. 


25 |ಷುರುಲ್ಮೆ (ನಾ)- ಒಂದು ಬಗೆಯ ಹಲ್ಲು :" ಅಂಟುಪುರುಲೆ ' ಪರಾ.[? 


30 


33 


468 


ಪುರುವಳ್ಳಿ. ಪುರುಳ್ಳಿ ಹುರುವಲ್ಲಿ ಹುರುವಳ್ಳಿ, ಹುರುಳಿ (ನಂ). ಒಂದು 


ಬಗೆಯ ದ್ವಿದಳಧಾನ್ಮ : ಕುಲತ್ಮ ; 'ಜ್ವರದೇಚಿಕ್ಸಿಯೊಳ್‌ ಕವು:ಡೆಯ 
ರೆಸಮಕ್ಕೆ ಲೊಕ್ಕಿಯನರಿಷ್ಟಫಲಂಗಳನಕ್ಕೆ ಪಂದಿಗಡ್ಡೆಯ ಪುರುವಳ್ಳಿಯೂಷ 
ಜಳಮಕ್ಕುಪಯೋಗಿಸಿದಂದು ಮಟ್ಟುಗುಂ (ಲೋಕೋಶ. ೯-೨೦೩); ಮೇಟಿ 
ಪುರುವಳ್ಳಿ ಎಲೆಯುತಪ್ಪಿಟಿಸುಂಗುಂ ನಸ್ಕಕರ್ಮದೊಳ್‌ ವಿಷಮಂ (ಐಶುದ. 
೬-೮೪). ಪುರುಳ್ಳಿ : "ಶುಕ ಕುಳುತ್ಮಗಳಿೊಳಂ ಪುರುಳಿ” (ಕರ್ಮಿತುಂ. ೦೦೪); 
ಪೆಸರು" ಕಡಲೆಯುರ್ದು ನೆಲ" ಗೋದಾವೆ ಜವೆ ತಕ್ಕವರೆ ತೊಗರಿ ಪುರುಳಿ 
ಯುಮಿಕ್ಕಲಿವಂ ಸವಿದು ಸವಿದು ನುಂಗಿದನಾಗಳ್‌ (ಹಾಳಾಸ್ಮ. ೦-6-20)- 
ಹುರುವಲ್ಲಿ : -ಗೋಧಿ . . . ಉದ್ದು ತೊಗರಿ ಹುರುವಲ್ಲಿ ಮುಂತಾದ 
ಧಾನ್ಮಕ್ಕೆ (ಎಕ. ೫. ರೇಲೂರು. ೭೩-೪8; 1382). ಹುರುವಳ್ಳಿ :ಯವ-ಯವೆ, 
ಸರ್ಷಪ--ಸಾಸವೆ . . . ಕುಲತ್ಮ-ಹುರುವಳ್ಳಿ (ಪ್ರತಿಷ್ಠಾ. ೪-೨೬); ಬಿತ್ರೂಗೆ 
ಹೆ(ವೆ)ಸಅ೨ ಹಕ್ತ(ದಿ)ದೆ ಮತ್ತಂ ಸಲೆ ಪೂರ್ವಷಾಡ(ದ)ಲಸಂದೆಗಳಂ ಸತ್ಯ 
ಮನುರಾಧೆಯೊಳೆ ತಾಂ ಬಿತ್ತುಗೆ ಹುರುವಳ್ಳಿಯಗಸೆಗಶ್ವಿನಿಯಕೆಸ್ಕಿಂ (ಇಲ್ಲರು- 
೯-೪೭) : ಹುರುಳಿಯ ವಿಷಕ್ಕೆ. ಹುರುವಳ್ಳಿ [ಕಾಳಾಂ- ಹುರಿವಳಿ, ಹುರೊಳಿ]ಯ 
ಸೊರ್ಕಿಂಗಂ ಹರೀತಕೀಯುಕ್ತಮೇಘನಾದಿಯುಮಂ ಮೇಣ" ವರ ಹಿಂಗು 
ವಿಳಂಗವ:ನಿರದರೆಡೀಂಟಲ್‌ ಪಾಲೊಳುಪವಿಷಂ ತಾಂ ಧರೆಯೊಳ್‌ 
(£ಶುವ. 3-೦೬) - ಹುರುಳಿ : ಕರಿಬೇವು ಬಡಗಸಂಡಗೆಯಿಂಗು . .. 
ಹುರುಳಿ ಸಂಸುವೆ ಮೆಂತೆಯದ ಚೂರ್ಣ ಹಪ್ಪಳಂ ಸಂಭಾರವಸ್ತುವಹವು 
(ಹೂರಣ. ೪-0); ಹುರುಳಿ ಗುಗ್ಗುರಿ ಮುಕ್ಕಿ ಮೇಲೆ ಮಜ್ಜಿಗೆ ಕುಡಿದು 
ಹಿರಿಯ ಹೆಬ್ಬುಲಿಯಂತೆ ನಿದ್ರಿಪ ಖೋಡಿ (ಕ್ರರುಹ. ೨-೩6೪); ಕುರುಡ 
ಕುದುರೆಗೆ ಹುರಿದೆ ಹುರುಳಿ (ಗಾರಿ). 


ಪುರುಷ ೫೭೦೧ ಪುರುಷತ್ವ 


ಚರುಪ (ನಾ). ೧. ನರ; ಮನುಷ್ಯ ; ಮಾನವ ; “ಮನುಷ್ಯಃ, 
ಮಾನುಷೇ . . . ಪುರುಷಃ, ಪೂರುಷಃ, ವಿಟ್‌ ಈ ೧೨ ವಮಹನಸರ್‌” 
(ಕಂದು. 83-0೭೬); ಪುರುಷಂ ಧನಮೆನಗುಂಟೆಂದಿರಲಾಗದು ದ್ರವ್ಯ 
ಮುಳ್ಳೊಡಂ ದ್ರವೃಮನಾರ್ಜಿಪುದು (ಢರ್ಮಾನ್ಮು. ೦-೯೩): ೨- ಮನುಷ್ಯ 
ಜಾತಿ; ವಾಾನವಕುಲ. ೩. ಗಂಡಸು: “ ವಹಾನೆವಂ - - . ಪುರುಷನಾ 
ಪಂಚಜನಮಾ ನೃ ಮನುಜಂ ಗಂಡುಗೂಸಕ್ಕು ” (ಮುಂಗರಾ. ೬೬-೦) ; 
ಪುರುಷನ ಮುಂದೆ ಮಾಯೆ ಸ್ತೀಯೆಂಬ ಅಭಿಮಾನವಾಗಿ ಕಾಡಿತ್ತು ನೋಡಾ 
(ಖತಾರೇ. ೨. 8೯-೦೪೭) ; ಪುರುಷರ್‌ ವಧುಗಳ್ಗಿ ವಧೂತೈರವಾ ಪುರುಷರ್ಗೆ 
ಸೋಲ್ವುದುಚಿಕಮದು (೧64. ೩-೨೪). ೪. ಗಂಡ; ಪತಿ: ಸಂಸ್ಕಾರಿಸಲೀ 
ವಾತೆಯರ್ಗವರವರ ಪುರುಷರಂ ಕುಡವೇಲ್ಕುಂ (ತಂಕಳಾ- ೦-೮); ಅರಸನ 
ಕಂಡು ತನ್ನ ಪುರುಷನ ಮಲಅಕ್‌ದಡೆ ಮರನನೇಜ್‌ ಕೈ ಬಿಟ್ಟಂತಾದೆನಯ್ಯ 
(ಸತ. 933) ; ಅರಿಸಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು 
ದೇವಾಂಗವನ್ನುಟ್ಟು ಪುರುಷ ಬಾರಾ (ಷುಜರೀ- ಏ-. ೦೪0-830); ಪುರುಷ 
ನುಳ್ಳವಳು ನಾ ಪುರುಷರು ಕೇಳ್ಮಾರು ಗುರುತು ಕಂಡರೆ ಕೊಲೆಯ 
$ ಎಂದಾರೆ) (ಫ್ಯರುದ. ೩-೬೪-೨): ೫. ಒಬ್ಬ ಮನುಷ್ಯನ ಎತ್ತರದಷ್ಟು 
ಪ್ರಮಾಣ ; ಸುಮಾರು ಆರು ಅಡಿ; ಆಳುದ್ದ : ಕ:ಟಕಕಂಜ 
ಪನದೊಳ್‌ ನಿಷ್ಯಂಟಕಕುಜಮಾಗೆ ಮೇಣ್‌ . ವಿಕಂಟಕವನದೊಳ್‌ 
ಕಂಟಕಮಹೀಜಮಾದೆ೧ೊಡಮುುಂಟೆಂದಣ ಪಡುವಲಯ್ದೂ ಪುಶುಷ 
ದೊಳುದಕಂ ((ೋಕೋಶ- 8-06); ಅತ್ತಿಯ ಪಡುವಲ್‌ ಮೂಗಯ್ಯೂತ್ತಲ್‌ 
ನೀನಗುಟ್‌ಸಿರದೆ ಪ್ರರುಷದೆ ವೀರುಂ ಮತ್ತೊಂದು ಪುರುಷದೊಳ್‌ 
ಭುಜಗೋತ್ತಮನಂತಪ್ಪ ಕರಿಯ-ಕಲ್‌ ಪಡುವ ಜಲಂ (ಅಲ್ಲು. ೦೦-೪) ; 
೧೯ “ ಪುರಷ "ಗಳ ಅಳತೆಯುಳ್ಳ ಹಗ್ಗದಿಂದ ೨ ಚದರ ಪ್ರರುಷಗಳೂ 
(ಷಚ್ಚ್‌ ಕದ ಸೆಲೆ); ೨5 ಪುರುಷಗಳ ಅಳತೆಯುಳ್ಳ ಹಗ್ಗದಿಂದ ಚದರ 
ಪುರುಷಗಳೂ ಉಂಟಾಗುತ್ತವೆ (ಗ. ೧೫). "ಪುರುಷಪ್ರಮಾಣ' 
ಪರು- ೬. ಪರಾಕ್ರಮಿ; ಗಂಡುಗಲಿ: ಪುರುಷರ ಪುರುಷನಲ್ಲಾ ಭೀಮು 
ತನ್ನಯ  ಪರಮಸುಕೃತೋದಯವಲಾ ನೀನೊಬ್ಬನು (ಳುನ್ಮಾಪಿ- 
೩-೩4). ೭. ಗಂಡುತನ; ಪೌರುಷ; ಪುರುಷಶಕ್ತಿ : ಪುರ:ಷಮಂ 
ಸಮಕಟ್ಟುವಮಪ್ರೊಡೆ ಪೊಕ್ಕೀಲ್‌ಯಲಣ್ಣುವರಿಲ್ಲ (ತಂತಠಾ. ೬-೬೭ 3): 
೮. ಆತ್ಮ; ಜೀವಾತ್ಮ: “ಆ ವಸ್ತು ಸಂಸಾರಿ ಚೇತ್‌ನಂ ಕ್ಷೇತ್ರಜ್ಞ 
ಪುರುಪನೆವಲಾತ್ಮನಕ್ಕುಂ” (ಮಂಗಳಾ. 6-3೪); ಸೂಜಿಕಲ್ಲಿನ ಸನ್ನಿಧಿಯಲೇ 
ಸೂಜಿ ಚಲಿಸಿದಂತೆ ಪುರುಷನ ತೇಜದಿಂದಲಿ ಪ್ರಕೃತಿ ಚರಿಸುತ್ತಿಹುದು 
(ಪ್ಲಾಸಿ. ೨೬-೨೨). ೯. ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ 
ತ್ರಿಮೂರ್ತಿಗಳಲ್ಲಿ ಪ್ರತಿಗೆ ಬ್ಬ; ಪಗಷರ್ಮೂವರೊಳೊರ್ಬನೆ:ಬರ 
ಸುರಪ್ರಧ್ವಂಸಿಯೆಂಬರ್ಜಗದ್ಗುರುಮೆಬರ್ಪೆಅರ್ಗೇಕೆ ತೇರನೆಸಪಂ(೫ರಾಯಂ. 
4-9೩). ಛಿ೦ಿ. ಪರಮಾತ್ಮ: ಅನಂತನಾದ:ದರಿಂದಲೂ ಪೂರ್ಣ 
ನಾದೂದರಿಂದಲೂ `ಪುರುಷನೆಂದು. ಪಶಮಾತ್ಮನಿಗೆ ಹೆಸರು (ಹೊರ. 
೬-8 ಠಾಕ್ತರ್ತ). " ಪುರುಷಸೂಕ್ತ ' ಪರಾ: ೧೧. ಸುರಗಿ ಮದ್ಯ; 
ಪ್ರನ್ನಾಗವೃಕ್ಷ: “ ಪುನ್ನಾಗಃ, ಪುರುಷಃ, ತುಂಗಃ, ಕೇಸರೆಃ, 
ದೇವವಲ್ಲಭಃ__೫ ಸುರಗೀಮರ, ಸುರಹೊನ್ನೆ ಮರಕ್ಕೂ ಹೆಸರುಗಳು ” 
(ಓರಾ. ೦೦೩). 0೧೨. ಗಂಡಸಿನ ಜನನಾಂಗ: "ಪುರಂಹ 
ವ್ಯಾಧಿ' ಪರಾ. ೦೩. [ಸಾಂಖ್ಯ] ಇಪ್ಪತ್ತೈದು ತತ್ವಗಳಲ್ಲಿ 
ಒಂದು: ಹೊಂದುತಿಹರಾ ಪುರುಷತತ್ವದಿ ನಿಂದು ತೋರುತಲಿರ್ಪ 
ಭುವನವ - . - ಪಾಶುಪತರಾದಿಯುರು (ಗಗತಾ. 8-೬೩೩) ; ಪಂಚ 
ಎಂಶಶಿತತ್ತುೃಗಳು. ೧ ಪ್ರಧಾನ, ೧ ಮಹತ್ತತ್ತ , ೧ ಅಹುಕಾರ 


ತೆ ಡಿದ 


ತತ್ತ್ವ. ೫ ಧೂತತನ್ಮಾತ್ರೆಗಳು. ೫ ವಂಹಾಭೂತಗಳು, ೧೦ ಇಂದ್ರಿಯ 


ವಾಚಕ ಲಿಂಗ ; ಪುಲ್ಲಿಂಗ; ಪುರುಷ ಪರಮಾದೊಡತ್ವಂ ದೊರೆಕೊಳ್ಳು2: 
(ಮುದ. 000)- ೧೫. ಸರ್ವನಾಮಗಳಲ್ಲಿ ಒಂದು ಪ್ರಕಾರ; 
ಪುರುಷವಾಚಕ ಸರ್ವನಾಮ: £ ಇದು ಉತ್ತಮ, ಮಧ್ಯಮ 
ಮತ್ತು ಪ್ರಥಮ ಎಂದು ಮೂರು ಬಗೆ. ನಾನು, ನಾವು. 
ಇವೆರಡು ಉತ್ತಮಖಪುರುಷ-. ನೀನು, ನೀವು-ಇವೆರಡಂ ಮಧ್ಯಮ 
ಪುರಂಷ. ಉಳಿಮವೆಲ್ಲ ಪ್ರಥಮಪುರುಷ ;  ಅನಜ್‌ೊಳಗೆ 
ನಪುಂಸಕಲಿಂಗವಿಷಯುಮಾದಲ್ಲಿ ಮೊದಲ ಪುರುಷಂಗುದುವೆ:ಬುವೆ ದಲ್‌ 
ಸಮನಿಸುಗುಂ (ಕಾತ್ಕಾಕ. ೩೦) ; ತಿಳಿ ಶಾಂ ನೀನಾನೆಂಬರ್ಥಳಂಬಿಗಳ್‌ 
ಪ್ರಥಮ ಮಧ್ಯಮೋತ್ತಮ ಪುರುಷಂಗಳ್‌ (ಕಳುದ.339). ' ಪುರುಷ 
10| ತ್ರಯ' ಪರಾ. [೫0.1 
ಪುರುಷಕಾರ (ನಾ). ೧. ಮನಃುಷ್ಯಪ್ರಯತ್ನ : ಪ್ರರ:ಷನ ಸಾಹಸ: 
ಪ್ರರುಷಕಾರದ ಪೆಂಪಂ ಚಿಂತಿಸಿ ತರಿಸ' ಮಹೀಶನನೆ:ತಪ್ಪೊಡಂ (ಶ:ಶಶಾ. 
೭-೩೪) ; ದೈವವಿಸೂತ್ರಮಂ ಪುಶುಷಕಾರಂ ಮಾಜಲೇನಕ್ಕುಮೇ (೩8ಗ2. 
೩-೦೯) ; ಪುಶುಷಕಾರಮೆ ಬಿದಿಗೆ ಬಾಳುಸಿರ್‌ (ಶ್ರೀರಾಮಾ. 43-009). 
15 ೨. ಪೌರುಷ ; ಪರಾಕ್ರಮ: ನಿಮ್ಮೊಳಗೆ ನೀಂ ಮುಳಿಯಲ್ವೇಡ 
ನಿಮ್ಮ ಪುರುಷಕಾರಮನೆ ಬಗೆದು ನೆಗಟ್ಟುದು (ತಂತಶಾ. ೦೨-೪೬ ರೆ); 
ಪುರುಷಾಕಾರಮದಿಲ್ಲೈ ಹರಿ ನಿನ್ನೊಳ್‌ ಪುಶುಷಕಾರಮಂ ಕುಣಿಂ 
(ಗರಾಯಾ. ೭ ೩0); ಪುರುಷಕಾರದ ತಾಯ್ಗರು ಮೆಪಿನಂಗರಂ .. 
ನೆಗಳ್ನ ಜಕ್ಕಣನೆಂದಡದಾರೊ ಪೋಲ್ತಪರು (೪2. 2೪. ೦೦-೩೫; 1121)- 
30 [ಸೂ.] 
ಪುರುಷಗುಣ (ನಾ)- ಗಂಡುತನ : ಗಂಡಸಿಗೆ ಯೋಗ್ಯವಾದ ಗುಣ; 
ಪೌರಃಷ : ಅಬಲೆಯರಳ್ಳಿರ್ಜೆಗಳ್‌ ಪುರುಷಗುಣಮನಣಾದೆಗುಗುಮೋ 
(ಆರ್ತ: 93-0೬) ; ಪುಟ್ಟಿದುದು ಪುಂಗನೂರೊಡವುಟ್ಟಿದುದ ಪರಿಮಿತ 
ಪುರುಷಗುಣಗಣಮೆದರ್ದೆಯೊಳ್‌ ಪುಟ್ಟಿದುದು ಜಿನಮತಂ ಗುಡಿಗಟ್ಟಿದುದಿಳಿ 
35 ಪುಟ್ಟೆ ನಾಗಮಯ್ಮನಜಯ್ಯ್ಕಂ (ಉಾಂತಿತ್ರು. ೦.೪೩) ; ಪ್ರರುಷಗುಣಾಭರಣರ 
ಕುಡಲಾರ್ಪ್ರೀನಧಿಕವ »« x ೫ ಯನ್ನು ಪೊಗಳ್ತು ಧರೆ ಕಾಳಿಗನೆಸೆನನಾರ್ಪೃ 
ನೊಳ್ತೆ ಗುಣವಂ೦ (894. ೫೫, ೨೪-೦6; 1034). .ಂ:) 
ಪುರುಷತನ (ನು). ೧. ಗಂಡುತನ ; ಗಂಡಸುತನ ; ಪುರುಷತ್ವ ; 
ಕಟು ದು ಪುರುಷತನವಿಂದ್ರಂಗಹಲ್ಮಾದೇವಿ ಶಿಲೆಯಾಗಿ ಧರಿಸಿದಳು 
80| ನಿಜತನುವನು (ಕೊರರಾ- ೨-03-00). ವಿ. ಗಂಡಸಿನ ರೂಪ; 
ಪುರುಷಾಕೃತಿ: ಹರನ ಹಣೆಗಣ್ಣಿನ ಮಹಾನಲನುರಿಯ ಹೊಯ್ಲಲಿ ಸಾಯ 
ಲಾಜದೆ ಪುರುಷತನವನು ಬಿಸುಟು ಮಂಡೋದರಿಯ ರೂಪತವ 
ಧರಿಸಿದನೊ ಕಂದರ್ಪನೆನೆ . . . ಮೆಜಕಿದಿರ್ದಳು ಕಾಂತೆ (ಕೊರ. 
೫-೨-೬೬). ೩. ಮನುಷ್ಯತ್ವ : ಸಜ್ಜನಿಕೆ: ಪರಮಮಾಹೇಶ್ವರರು 
35] ನೀವೆಂದಾಂ ನಮಿಸೆ ಲೇಸಾಗಲೀ ಎಂದು ಹರಸಲೊಲ್ಲದೆ ಸುವ್ಮುನಿಹುದಿದು 
ಪುಶುಷತನವೇ ಗುಣವೆ ಪೆಂಪೇ (ನಿಸಪು. 9೬-೦೦). [ಪುರುಷ + - ತನ] 
ಪುರುಷತ್ರಯ (ನಾ). ೧. ಬ್ರಹ್ಮ, ವಿಷ್ಣು. ಮಹೇಶ್ವರರೆಂಬ 
ತ್ರಿಮೂರ್ತಿಗಳಂ ; ದೇವ ಪುಶುಷತ್ರಯಾಕಾರಪ್ರಧಾನ ಜಯ 
(8ಗ8- ೫-೦೦೩ ರಗಳೆ). ವಿ. ಉತ್ತವಂ, ಮಧ್ಯವಂ ಮತ್ತು ಅಧವಂ 
40) ಎಂಬ ಮೂರು ವರ್ಗಗಳ ಮನುಷ್ಯರು; ಕ್ಷಿಶಿಯೊಳುತ್ತಮ ಮಧ್ಯ 
ವಪಾಧಮಗತಿಯ ಪುರುಷತ್ರಯವಶವರಿಗಿತವನವರಾಯತವನಜವೈ 
ಭೂಪ (ಕುವ್ಮಾಉ- ೩-೨೬). ೩. [ವ್ಮಾಕ]ಉತ್ತಮ, ಮಧ್ಯವ ೨ 


ಮತ್ತು ಪ್ರಥಮ ಎಂಬ ಮೂರು ಬಗೆಯ ಪುರುಷವಾಚಕ ಸರ್ವ 
ನಾಮ ; ಅವಂರಯಿರೆನೆವುಗಳಕ್ಕುಂ . . , ಆಖ್ಯಾತಮಾರ್ಗದೊಳ್‌ 
46 ನೆಲಸಿ ನಿಂದ ಪುರುಷತ್ರ್ರಯಕಂ (ಮುರ. ೨೦ಬ). [ಸ9.] 


ಗಳು, ೧ ಪುರುಷ (6ಕ್ಕುತ- ೩-೦೨೦ ೬0), ೧೪. [ವ್ಯಾಕ] ಪುರುಷ |ಪುರುಹತ್ವ (ನಾ). ೧. ಗಂಡುತನ ; ಪುಂಭಾವ ; ಭ್ರೆಮರಕೀಟನ್ಶಾಯ 


ಪುರುಷದೋಪ 


ಭಾವದಿ ರಮಣಿಯೊಬ್ಬಳು ತನ್ನಿನಿಯನು ಕ್ರಮದಿ ನೆನೆಯಲು ನೆನೆಯಲಾ 
ಪುಶುಷತ್ವವಳವಟ್ಟು ನಿವಮಿರ್ದ ರತಿಕೇಳೀವಿನೋದದಿನಮುರ್ದುದಕ್ಕೆನ್ನಂತ 
ರಾಯತ್ವಮವಹುದೊ ತನಗೆನುತ . : 
ನೆನೆವುತಂಜುತಲಿನಿಯುಳಿದ್ದಳು (೧ಸಫ್ರ. ೩೩-೨3). ೨. ಶಕ್ತಿ: ಪೌರಂಷ ; 
ಹೆಗಡೆಯ ಹತ್ತಿರ ಹೊ:ರಂಡುವುವಕ್ಕೆ ನಿಂತ. ಮೇಲೆ ನಾವು. ಗೆಲ್ಲಬೇಕು. 
ಇಲ್ಲವಾದರೆ ಪುರುಷತ್ವಕ್ಕೆ ಏನು ಬಂತು ಗೌರವ? (ರಿ:ನಹು. ೨೦೪): 
[ಸಂ.] 
ಪುರುಷದೋಷ (ನಾ). ವಂನಂಷ್ಕನಿಂದ. ಆಗಂವ ತಪ್ಪು: ಮನುಷ್ಯನ 
ಕೈವಾಡದಿಂದ ಉಂಟಾಗುವ ದೋಷ : ವೇದವು ಅನಾದಿಕಾಲದಿಂದ 
ಏಕರೀತಿಯಲ್ಲೇ ಇರುವುದರಿಂದ ಪುಶುಷಸ:ಬಂಧವಲ್ಲ, ಪ್ರರುಷದೋಷವೂ 
ಇಲ್ಲ (೩೦೫೫. ೦೩೭). [ಸಂ.7 
ಪುರುಷದ್ವೇಷಿ (ನಾ) .- ಗಂಡಸರನ್ನೂ ಕಂಡರಾಗದವಳು ; ಗಂಡಸರನ್ನು 
ದ್ವೇಷಿಸಂವವಳಂ ; ಬಾಲ್ಕದಲ್ಲಿ ನಡೆದ ಘಟನೆಗಳ ಪರಿಣುಮಮಾಗಿ 
ಅವಳು ಪ್ರರುಷದ್ವೇಷಿಯಾಗಿಯೇ ಬೆಳೆದಳು (ರೂ9)- “ಸ್ತ್ರೀದ್ವೇಷಿ' ಪರಾ. 
[ ಸಂ. ಪ್ರರುಷದ್ವೇಷಿಣೀ ' 
ಪುರುಷದ್ದೇಷಿಣಿ (ನಾ). ಇ ಪುರಂಷದ್ವೇಷಿ : 
ಸಿಂಹೋದರನೆಂದೊನೊತನ ಮುಳ: ಹಿಡಿ:ಬೆಯೆಂಬೆನಂಂ 
ದ್ವೇಷಿಣಿಯೆಂ (ಜಿತಂ ೦೦-೬ ನ). [ ಸಂ. ಪುರುಷದ್ವೇಷಿಣೀ] 
ಪುರುಷಧರ್ಮ (ನಾ). ೧. ವಂನುಷ್ಕಧರ್ವ ; ಆಕೆಯ ಅಂತಸ್ತಿನ 
ಭವಿಷ್ಯವೆಲ್ಲ ನನ್ನ ಕೈಯೊಳಗಿರುವಂಗ್ಗೆ ನಾನಿ:ಗ ಆಕೆಯನ್ನು ನಡುನೀರಲ್ಲಿ 
ಕೈಬಿಡುವುದೆ ? ಅದು ಪುಶುಷಧರ್ಮವಲ್ಲ (ಫೆರಾ. 11, 6೭೦). ೨. ಗಂಡ 
ನಾದವನು ಪಾಲಿಸಬೇಕಾದ ವ್ರತ; ಪತಿಧವರ೯ ; ಪರಪರಿನೃಹೀತೆ 
ಗಳಿಪಂ ತರೆ ಪುರುಷಂ ಪ್ರರುಷಧರ್ಮುಮಬಗುಂ ಪಟಕಿಗುಂ ಧರೆ ದುರ್ಗತಿ 
ಸಮವಿಶುಗು೦ (ಶಂಕಾಮಾ. ೯-೦೯೨). [ಸಂ.] 
ಪುರುಪನಾಡಿ (ನಾ). ದೇಹದ ಬಲಭಾಗದಲ್ಲಿರುವ ನಾಡಿ : ಎಡಭಾಗದ 
ನಾಡಿಗಳು ಶ್ರ್ರೀನಂಡಿಗಳಿಂತಲೂ, ಬಲಭಾಗದ ನಂಡಿಗಳಿಗೆ ಪುರುಷನಾಡಿ 
ಗಳೆಂತಲೂ ಹೆಸರು (ಹಸಾರೆ. ೪-೩ ತಾತ್ಮರ್ಯ). [ಸಂ.] 
ಪುರುಷುಧಿ (ನಾ). ಪರಾಕ ಕವದ ನೆಲೆ: ಪೌರುಷದ ಆಕರ; 
ಪೆರುಷನಿಧಿಯೆನಿಪನನ್ನ ೦ ಧರೆ ನಿಲ್ವಿನಮಾ ಸ್ವಯಂಭುಸೋಮೇಶ್ವರದೇವರ 
ಮುನ್ಹೆ ಭಕ್ತಿಯಿಂದಚ್ಚರಿಯಾಗಿರೆ ಸೂಳಿಕೇರಿಯಂ ಮಡಿದ (ಸ%ಇಇ. XX, 
೭೪ ೨೭ ; 111°). [ಸಂ,] 
ಪುರುಷನಿರ್ವಾಣ (ನಾ). ಗಂಡನ ಸಾವು ; ಪತಿಯ ಮರಣ : ಮುನ್ನಿನ 
ಪುರುಹವ್ರತಿಯರಂ ಒಲಿಸಿದ ಆಯತವ ಪರಿಪರಿಯಲಿ ಬಣ್ಣಿಸಲು ಬಹು 


ಸುಧ್ಯ್ಮಾನಗರಪು೨ಂಧಿಪತಿ 
ಪುರುಷ 


ದಲ್ಲದೆ ಪುರುಷುರ್ವುಣಕ್ಕುರಿವಗ್ನಿಯ ಬಂದು ಹೊಕ್ಕು ತೋರಲು 
ಬಾರದು (2ನ. ೬೭6)- [ಸಂ.] 
ಪುರುಪಪಕ್ಷಿಗ್ರಹ (ನಾ). ಬಾಲಗ್ರ ಹದಲ್ಲಿಯ ನಾಲ್ಕು ಬಗೆಯ ಪಕ್ಷಿ 


ಗ್ರಹದೋಷಗಳಲ್ಲಿ ಒಂದಂ : ಕಣ್ಣುಗಳು ಗುಳಿ ಬೀಳುದವು. ಮೈ 
ತಾಜುವದು. ತಾಪ ಉಂಟಾಗಿಹದು, ಹಸುರಾಗಿ ಉಚ್ಚವಡು. ಬಾಯಾಲಃಕೆ 
ಉಂಟಂಗಿಹುದು, ನಾಲಿಗೆ ನೀಡಿಕೊಂಬುದು . - . ಇದು ಪುರುಷಪಕ್ಷಿ 
ಗ್ರಹಶಂಕೆ ಎಂದಟ್‌ವುದು (ವೈರ್ಯಸಾ, 11, ೦೩). " ಪಕ್ಷಿಗ್ರಹ > ಪರಾ. 
[ಸಂ.] 

ಪುರುಷಪ್ರಮಾಣ (ನಾ). ಒಂದಾಳು ಎತ್ತರದಷ್ಟು ಅಳತೆ ; ಸುಮಾರು 
ಆರುಅಡಿ: ಪುರುಷಪ್ರವತಾಣಮೆಂತೆನೆ ಪುರುಷಂ ತನ್ನೆರಡು ಕೆಯ್ಯ ಮೇಲ 
ಕೈತ್ತಲ್‌ ಪ್ರರುಷಪ್ರಮಾಣಮೆನಿಸುಗು (ತೃನತಾ” ಅನು೭ಂರ. ೯೪) ; ಮಂದಿರದ 
ಮಧ್ಯದಲ್ಲಿ ಪರುಷಪ್ರವತಾಣಕ್ಕಿಂತಲೂ ದೊಡ್ಡದಾದೊಂದು ಕರಾಳ 
ಕಾಳಕಾಮೂರ್ತಿಯು ಪ್ರತಿಷ್ಠಿತಮಾಗಿದ್ದಿತು (ಕಠಾಕುಂ- ೩0). [ಸಂ.7 


. ಇನಿಯನಂ ತಾ ನೆನೆಯಲಂಜುತ 


೫೭೦೨ 


ಪುರುಷಯುಕ್ತ 


ಪುರುಷಪ್ರಯತ್ನ (ನಾ). ಮನುಷ್ಯನ ಯತ್ನ .-ಸಾಹಸ ; ಪೌರುಷ ; 
ಶತ್ರುಜಯಕ್ಕೆ ಪುಶುಷಪ್ರಯತ್ನವೇ ಕಾರಣವಾಗಿರುವುದು (ಕೃಪಾಸ. ೨೭); 
ಪುರುಷಪ್ರಯಸ್ನ ಮಂ ಬರ್ದುಕುವಾಸೆಯ ಕೂಡೆ ನೀಗಿ, ಕೈಮುಗಿವೆನಾ 
ವ್ಯೋಮಕ್ಕೆ ದೇವರಂ ಬೇಡಿ (ಶ್ರಿಃರಾನತಿ. ೭೭-೬೨೩). [ಸಂ.] 


5 |ಪುರುಷಬ್ರತ (ನಾ). ೧. ಬ್ರಹ್ಮಚರ್ಯವ್ರತ : ರಾವಣ» ಕೊಂದು 


25 


30 


38 


ಜಯಶ್ರೀವಧುವಂ ತಾಳ್ದಿ ಮುಯ್ಸಿನೊಳ್‌ ವರಸೀತಾದೆ:ವತೆಖಂ 
-ತರ್ಪನ್ನೆಗಮೋವದೆ ಪುರುಷಬ್ರತೋಚಿತಂ ವಿ:ರರಸಂ (ಕಂರಾ: ೩-೦೯೦). 
೨. ಪತಿವ್ರತೆಯಂ ಆಚಾರ ; ಪತಿವ್ರತಾಧರ್ಮ (?): ಆತನ ಸತಿ 
ದೇವಿಯಕ್ಕಂ ಪುಶುಷಬ್ರತಮಂ ಕೈಕೊಂಣರ್ಚು ಮಂಡಲಿ ಸಂಸಿರದ 
ಎಡತೊಆತಿನಾಡ ಉತ್ತವದ ಗ್ರಾಮನಲೂ ಸುರಶಲೋಳಪ್ರಾಪ್ತಳಾದಳ್‌ 
(ಎಕ. ೪, ಶಿನನೊ. ೩೨-೮; 1134 ?). "ಪುರುಷೆವ್ರತಿ' ಪರಾ. 
[ ಆಸಂ. ಪುರುಪವ್ರತ] 

ಪುರುಷಭಾಷೆ (ನಾ). ಪೌರುಷದ ವಾಣಿ; ಪುರುಷಪ್ರಯತ್ನದ ಮಾತು: 
ಸತ್ಯದನ್ನವನೆ ಉಂಡು ಬಾಳಿ ಎನ್ನುವುದು ಪುರುಷಭುಷೆ (ಸೂರ್ಯನಾ. 
೦೬-೦೮) (ಸಂ.-ಪುರುಷಭಾಷಾ] 

ಪುರುಷಭಿಕ್ಷ (ನಾ) ಗಂಡನನ್ನು ಉಳಿಸಿ ಕೊಡುವುದು ; ಪತಿಭಿಕ್ಷೆ : 
ಪುರುಷಕಾನದ ಪೆಂಪು ಚಿಂಶಿಸಿ ತರಿಸಿ ವಂಹೀಶನನೆಂತಪ್ಪೊಡಟಿನಗೆ 
ಪುರುಷಭಿಕ್ಷಮನಿಕ್ಕಿಂ (ಶಂಶರಾ. ೭-೩೪); ಪನದೇವಿಯರಿರಾ ನೆರೆದೆಲ್ಲರು 
ದೆನಗೆ ಪುರುಡಭಿಕ್ಷವ:ನಿಕ್ಕಿಂ (ಕಾ:ಂಫೂ. ೪೨೩); ಮುಂಳಿಸಂ ಪಿಂದಿಕ್ಕಿಯಮಾ 
ಫಣೆಯಂ ಕೊಂದಿಕ್ಕದಿರಿಕ್ಕೆ ಮಗೆ ಪುರುಷಭಿಕ್ಷವುಂ (ಕಗರಿ, ೩- ೦೦೧)- 

(ಸಂ. ಪುರುಷಭಿಕ್ಷಾ] 

ಪುರುಪಭೈಕ್ಷ (ನಾ). ೯ ಪುರುಷಭಿಕ್ಷ : ಎನಗಬ್ಕಿಟ್‌ಂ ಪುರುಷಭೈಕ್ಷಮನಿಕ್ಕು 
(ಅರ್ಥನೇ, ೦-೯೦). [ಸಂ.) 

ಪುರುಪಭೈಕ್ಷೆ (ನಾ). - ಪುರುಷಭಿಕ್ಷ: ಪ್ರಿಯಮಿತ್ರೆಯಕಳುಕಾಚಾರಸಾರನಪ್ಪ 
ಮೇಘರಫನರೇಂದ್ರಗಂಗೆ ನಿಮ್ಮಡಿಗಂ `ಕೈಯನೆಡ್ಡಿ ಪುಶ:ಷ 
ಭೈಕ್ಷೆಯೆಂ ಬೇಡಿ ದೀಕ್ಷೆಯುಮಂ ನಿಸರ್ಗಸ್ನೇಹಿತೆಯಾದ ಕಾರಣವಖಮನಿದ 
ನಜಯೆ ಬೆಸಸುವುದೆನೆ (ಶಾತಿಪು. ೯-6೩ ವ). [ಸಂ. ಪುರುಷಭೈಕ್ಷ] 


ಪುರುಷವಿಂಗ (ನಾ). ಣಾ ಪುರುಷಾಮೃ್ಭಗ ; ಕಳಕಳಿಸಿ ನಗುತೆ 
ಕುಕ್ಕಿಲಿಲೆಯೆ೨ದುಯಿರದೆ ಕೂಗುತ್ತಡವಿಶಬರಿಯರು ಪ್ರರುಷ 
ಮಿಗವಾರೆಯಟ್ಟಿ ಸರಳ್ಗರೆವ ಮಾಳ್ಯೆಯುಂ ತರುಣಿಯರು ತವಕದಿಂ 


ನೀರ್ಗರೆವುತೆ ಬರುತಿರಲು (ನವಮೋ- ೦೦-೬೨). [ಆ ಸಂ.ಪುರುಷಮೃಗ] 

ಪುರುಷಮೃಗ (ನಾ). ೧. ಒಂದು ಬಗೆಯ ಜಿಂಕೆ. ೨. ಗಂಡು ಜಿಂಕೆ. 
೩. - ಪುರುಷಾಮೃಗ ; ಪುರುಷಮೃಗಂಗಳಲ್ಲಮಿವರಪ್ಪೊಡೆ ದಿವ್ಯ 
ಮುನೀಂದ್ರರೆಚ್ಚೊಡರಿ ಶರವಿದು ತಾಗಲಣ್ಮದಿವರಂ (ಅರ್ಥನೇ. ೩-೬೮); 
ನರಿ ಶಶಕಂ ವೃಕಂ . . . ಸೈರಿಭಂ ಪುರುಷಮೃಗು ಗಜು ಶರಭ ಸಿಂಹದಿ 
ನೆೊಪ್ಪವುದಲ್ಲಿ ಕಾನನಂ (ಮಲ್ಗಕಾ- ೩-೦೩೯); ಆಲ್ಲಿ ಕಸ್ತೂರಿಮೃಗ ಚಮರೀ 
ಮೃಗ ಪುರುಷವುಗ ಸುವರ್ಣವನ್ಫಿಗ ೫31% ಸಿದ್ದಿಮೃಗಾದಿ ದೇವಾರ್ಹ 
ರಾಜಾರ್ಹ ಶಂಸ್ತ್ರೀಯಸುಧುಪವಿತ್ರಮೃಗಜಂಶಿಗಳುಂ (ರಿವೇಕ. ೨೦೨). 

[ಸಂ.] 

ಪುರುಷಮೇಧ (ನಾ). ವಂನುಷ್ಕನನ್ನು ಬಲಿ ಕೊಡುವ ಯಜ್ಞ ; 
ನರಬಲಿಯನ್ನು ಕೊಡಂವ ಯಾಗ. [ಸಂ.7 

ಪುರುಷಯುಕ್ತ (ನಾ). [ಕಾಮಶಾ] ಒಂದು ಬಗೆಯ ರತಿಬಂಧ; 
ಸ್ತ್ರೀಯು ಪುಂಭಾವದಿಂದ ರಮಿಸುವಿಕೆ ; ಪುರುಷಾಯಿತ ; ನಿದ್ದೆ 
ಗೈವಳು ಕಾನು ಅವನ ನಿದ್ರೆಗೈೆಯಲೀಸಳು. ತಾಡನಂಗೈವಳು 
ರೇತಃಪತನಮಂ ನಿಲ್ಲಿಸಲರಿಯದೆ ಕೋಪಮಂ ಸೈೈರಿಸಲಾರದೆ' ಅಂತರವಂ 
ವತಾಡಿರ್ದೇನಾದೊಡೆ ಅನನ ಮೇಲೆ ರವಮಿಸುವಳು. ಇದು 


ಪ್ರರುಷಯುಗಕರಣ 


ಪುರುಷಯುಕ್ತಂ (ಕಾರ:ಕಾ 24ರ). [ಸಂ.] 

-ಪುರುಷಯುಗಕರಣ (ನಾ). [ಕಾಮಶಾ] ಒಂದಂ ಬಗೆಯ ರತಿಬಂಧ : 
ಓರ್ವಂ ಮೆಲ್ಲನೆ ಮಲಗಿರೆ ಆತನ ಮೇಲೇರಿ ರಮಿಸುತ ನಿಂದಿರ್ದ 
ಮತ್ತೊರ್ವ ಪುರುಷನ ಲಿಂಗಮಂ ತನ್ನ ಬಾಯೊಳಗಿಕ್ಕಿ ಮುಖಸುರತಗೈ 
ಯುತ್ತಾಯಿರೆ ಪುರುಷಯುಗಕರಣಂ (ಕಾಮಾ, ೨೩೭). [ಸಂ.] 

ಪುರುಷರತುನ (ನಾ). - ಪುರುಷರತ್ನ ೧ : ಪುರುಷರತುನಂ ಪುರಾತನ 
ಚರಿತಂ ಜಿನಚರಣಕಮಲಭ ಗಂ ಸತ್ಕಾಭರಣಂ ದಯಾಂಬುನಿಧಿ (ರರಾಧ್ಗು: 
೪-3೬೪). (« ಸಂ. ಪುರುಷರತ್ನ) 

ಪುರುಷರತ್ನ (ನಾ). ೧. ಶ್ರೇಷ್ಠನಾದ ವಂನ:ಷ್ಯ ; ನರೋತ್ತವಂ ; 
ಪುರುಷಾಗ್ರಣಿ : ಸ್ವೀರತ್ನವಿಸಗಳೀಕೆಯೆ ಧಾರಿಣಿಯೊಳಿ ಪುರುಷರತ್ನ 
ಎಜತನೆ ಸದೃಶಾಕಾರರ್‌ (ಅಂಕು. 9-3೯); ಪುರುಷರತ್ನಕ್ಕೆ ಸ್ವೀರತ್ನಮಲ್ಲದೆ 
ಸಾವಕಾನ್ಯಮಣಿಯೂಂ ಪಸುರ್ವಣಿಯುಂ ದೊರೆಯಲ್ಲಂ (8 0ಶಿಪು. ೪-6೪ ರ). 
೨. ಒಂದು ಬಗೆಯ ಸಸ: (ಉೃಕಿಗಿ. ಇ೬-೪೦೬)., [ಸಂ.] 

ಪುರುಹರಾಗ (ನಾ). [ಸಂಗೇತ] ರಾಗಗಳಲ್ಲಿ ಒಂದಂ ವರ್ಗ; ಈ 
ಭೂಪಾಲಿ, ಭೈರವಿ, ಶ್ರೀರಾಗ, ಫಲವಂಂಜರಿ, ವಸಂತ, ಮಾಲವ, 
ಬಂಗಾಲ ಮತ್ತು ನಾಟ ಎಂಬುವು ಎಂಟು ಪುರಃಷರಾಗಗಳು ; 
ಸ್ತ್ರೀರಾಗಚತುರ್ವಿಂಶತಿಸೌರಾಷ್ಟ್ರಗಭೀರಪುರುಷರುಗಂಗಳವಂ ` ವುರಿಜ 
ಮಂಖಿಯರ್‌ ಪಾಡಿದರ್‌ (ರಾರ. Yd [ಸಂ.) 

ಪುರುಷರಾಶಿ (ನಾ). [ಜ್ಯೋತಿ] ಜ್ಕೋತಿಶ್ಶಾಸ್ತ್ರದಲ್ಲಿರುವ ಹನ್ನೆರಡು 
ರಾಶಿಗಳಲ್ಲಿ ಆರು ರಾಶಿಗಳ ಒಂದು Jc, ಐ ಜ್ಯೋತಿಶ್ಯಾಸ್ತ್ರ 
ದಲ್ಲಿ ಹನ್ನೆರಡುರಾಶಿಗಳನ್ನು ಪುರಂಷರಾಶಿ ಮತ್ತು ಸ್ವೀರಾಶಿ 
ಎಂದು ಎರಡು ವಿಭಾಗ ಮಾಡುತ್ತಾರೆ. ಮೇಷ. ಮಿಥುನ, ಸಿಂಹ, 
ತುಲಾ, ಧನುಸನ್ಸಿ, ಕುಂಭ ಈ ಆರೂ ಪುರಃಷರಾಶಿಗಳಂ. ' ವೃಷಭ 
ಕರ್ಕಟಕ, ಕನ್ಯಾ. ವೃಶ್ಚಿಕ, ಮಕರ, ಮಾನ ಈ ಆರೂ ಸ್ತ್ರೀ 
ರಾಶಿಗಳು. ಜಾತಕನಿಗೆ "ಪರಃ ಷರಾಶಿಗಳಂ ಕ್ರೂರವೆಂದೂ ಸ್ಥಿ ಸ್ತೀರಾಶಿ 
ಗಳು ಸಾಮ್ಯವೆಂದೂ ನಂಬಲಾಗುತ್ತದೆ : ಇಂ ಮಿಥುನ 'ತುಲಾಜ 
ಧನುರ್ಧರ ಘಟಮಿವು ಪ್ರರುಷರಾಶಿಗಳ್‌ ಕ್ರೂರಂಗಳ* (ಕಾತತಿ. ೦-೨3). 

[ಸಂ,7 

ಪುರುಪರೂಪು (ನಾ). ಪುರುಷಾಕಾರ; ಪುರುಷಾಕೃತಿ : ಪುರದ ಪಣ್ಮಂ 
ಪುರುಷರೂಪಿಂದೆ ಪೋಗುತಿದೆ (ಹಕಳಾ- ೯-೦೦). [ಪುರಂಷ +೬ ರೂಪು] 

ಪುರುಷವಶ್ಯ (ನಾ). ಗಂಡಸನ್ನು ವಶಮಾಡಿಕೊಳ್ಳುವುದು ; ಪುರಂಷ 
ವಶೀಕರಣ : ವೃತ್ತಕುಚೆ ಮಂಟ್ಟವೆಯ ([ಶಾಕಾಂ. ಲಿನ) ನೆತ್ತರಿಂ ಭಾವನೆ 
ಯನಿತ್ತ ಗೋರೋಚಟಚನಮನದ: ತೇದು **ತ್ತಕ್ಕೆ ಬರ್ಪನಂ ಚಿತ್ತದೊಳ್‌ 
ನಿಲಿಸಿ ನೆನೆವುತ್ತಮಾ ತಿಲಕಮಿಡೆ ಪುರುಷವಶ್ಯಂ (2ನವ, ೦೩-೬೩); ಕಿಲು 
ನೆಲ್ಲಿಯ ಅರ್ಚನೆ ಮಾಡಿ ತಂದು ಚೂರ್ಣಿಒ . - . ಅದನ್ನು ಬೆಣ್ಣೆಯಲ್ಲಿ 
ಕಲಸಿ ತುಪ್ಪವ ಕಾಸಿ ಊಟದಲ್ಲಿ ಆ ತುಪ್ಪವನಿಕ್ಕಲು ಹೆಂಡತಿಯನೊಲ್ಲದ 
ಪುರುಷನೊಲಿವನು. ಪುರುಷವಶ್ಯ ತಪ್ಪದು (ಎವ್ಮಿಎ. ೨೦೦). [ಸೆಂ.] 

ಪುರುಷವಾಚಕ (ನಾ). ೧. [ವ್ಮಾಕ] ಪುಲ್ಲಿಂಗಸೂಚಕವಾದ ಪದ ; 
ಸಮುಚ್ಚಯದಿಂ ಅಪತ್ಯ, ಕಳತ್ರ-ಎಂಬ ಶಬ್ದಂಗಳ್‌ ಸ್ತ್ರೀವಾಚಕ 
ಮತಾಗಿಯಂಂ, ಜನಶಬ್ದ ಲೋಕಶಬ್ದಂಗಳ್‌ ಪುರುಷವಾಚಕಂಗಳಾಗಿಯಂಂ 
ನಪುಂಸಕ೦ (ಶವಂತ. ೧೩೫ ಪ್ರಯೋ), ವಿ. ಉತ್ತಮ, ವ:ಧ್ಯಮ 
ಮತ್ತು ಪ್ರಥಮ ಎಂಬ ಮೂರು ಸರ್ವನಾಮಗಳಿಗೆ ಅನುಕ್ರಮ 
ವಾಗಿ ಸೇರ: ವ ಆಖ್ಯಾತಪ ಪ್ರತ್ಯಯಗಳು : ಪುರುಷವಾಚಕಪ್ರತ್ಯಯ 
ಗಳು ವಚನವನ್ನೂ (ಪ್ರ ಥಮಷುರ ುಷದಲ್ಲಿ ಲಿಂಗವನ್ನೂ ತಿಳಿಸುತ್ತವೆ 
೩. ಉತ್ತಮ, ಮಧ್ಯಮ ಹಾಗೂ ಪ್ರಥವಂಪುರಂಷದ 
ಈ ಮೂರು ಬಗೆಯ ಸರ್ವನಾಮಗಳನ್ನೂ ಒಟ್ಟಿಗೆ 


(ಕರಿಂ. ೪೩). 
ಸರ್ವನಾಮ ; 


೫೭೦೩ 


0 


35 


45 


ಪುರುಹಾಂತರ 


ಪುರುಷವಾಚಕಸರ್ವನಾಮಗಳಿಂದು ಕರೆಯುತ್ತುರೆ 
ಪುರುಷವೇದ (ನಾ). 
ಪ್ರಕಾರಗಳಲ್ಲಿ ಒಂದಂ ; 


(ಮಕ್ಕಮು. ೩೦). [ಸೆಂ.] 
[ಜೈನ] ಮೋಹನೀಯಕರ್ಮದ ಇಪ್ಪತ್ತೆಂಟು 
ಗಂಡಿಗೆ ಹೆಣ್ಣಿನ ಮೋಹವನ್ನು ಟು 


ಮಾಡುವ ಕರ್ಮ: ಪುರುಷವೇದಮಂ ಸಂಜ ಸ ಳನಚತುಃಕ್ರೊ “ಥೆ 
ಮಾನಮಾಯಾಲೋಭಂಗಳನೊರ್ಮೆಯೆ. ನಿರ್ಮೂಳಿಸಿ ತಳೆದನೆಜೇಯಂ 
ಜಯಾಂಗನಾಲಿಂಗನಮಂ (ರುಣಕ್ಸಿ. ೦೪-63), ಸ್ರೀವೇದಂ ಪುರುಷಾ 


ಭಿಲಾಷೆಯಂ ಮಾಟ್ತುದು ಪುರುಷವೇದಂ ಸ್ತ್ರೀಯಾಭಿಲಾಷೆಯಂ ಮಾಟ್ತುದು 
ನಪು:ಸಕವೇದವುುಭಯಾಭಿಲಾಷೆ ಮಂ ಮಾಟ್ಬುದು (ಸಾರೆ. ೧೨). [ಸಂ.] 

ಪುರುಷವ್ಯಾಧಿ (ನಾ). ಗಂಡಸರಿಗೆ ತಗಂಲಂವ ಗುಹ್ಮರೋಗ,-ಲೈಂಗಿಕ 
ರೋಗ : ಪುರುಷವ್ಕಾಧಿಗೆ . . . ರಸ, ಹೊನ್ನೇತೊಕ್ಕು. ತುತ್ತ, ಪಟಿಕೆ 
ಮೂಟು ವರಹ ತೂಕ, ಮುಸ್ತಕಿ ಐದು ವರಹ ಊಚೂಕ, ಧೂಪವ ಹಳುರು 
ಮೂರು ವರಹ ತೂಕ . .. ಇಷ್ಟನ್ನೂ ಒಳ್ಳೇಎಣ್ಣೆಯಲ್ಲಿ ಮರ್ದಿಸಿ, 
ಅಲ್ಲ. ಬಿಸಿನೀರ ಬಿಟ್ಟು ಕೊಂಬುದು. ಇದು ಪುರುಷವ್ಯಾಧಿಗೆ ಸಿದ್ಧ 
ಪ್ರಯೋಗ (ಏಕೈಏಿ. ೬೦). [ಸಂ.] 

ಪುರುಷವ್ರತ (ನು). ೧. ಬ್ರಹ್ಮಚರ್ಯ: ಅಂಗಜೋತ್ಪತ್ತಿಸುಖಕ್ಕೆ 
ಸೋಲಲಟಾಗುಂ ಷುರುಷವ್ರತಂ (ಶಂಕರಾ. ೧ ೭೫); ಬಿಸಂಡೆಂ ಮದೀಯ 
ಪುಶುಷನ್ರತಮೊಂದುಮಂ (ಕಂಕಛಾ. ೦-64): ೨. ಇಂದ್ರಿಯಂನಿಗ್ರಹ : 
ಪುರುಷವ್ರತಕ್ಕೆ' ಛಂ ಗಂ ಪರವಧುವಂ ನೋಡಿದಂದುಮಳಿಪಿಂ ಪರಸುಂದರಿ 
ನೀನೆಂಬುದನೀ ಕಾತರತೆಯೆ ಪೇಟ ಪುದು ಬಂಗು ಪಾತಕಿ ಬೇಗಂ (ಊೀಠಾವ. 
09-00೩). ೩. ಪಾತಿವ್ರತ್ಯ; ಪತಿನಿಷ್ಠೆ : ಗಿರಿಜೆಯ ಪಾದಪದ್ಮವಿಗಳ 
ಜ್ಹಳದಿಂದವೆ ಕೊರ್ಬಿ ನೀತಿ ವಿಸ್ತರಿಸಿರೆ ಸೊಂಪುವೆಶಸ್ತಿ ಪುರುಷವ್ರತದಿಂ 
ದಳಮೋಲ ಭಾಗ್ಯಮಂಜರಿಗಳನಾನ್ಹು ರಂಜಿಸುವ ಶಾಂತಲದೇವಿಯ 
ರೂಪು ಕಲ್ಪವಲ್ಲರಿಯಡರ್ದ್ವತ್ತು ವಿಷ್ಣುನ್ರಿಪನೆಂಬ ಸಮುನ್ನತಕಲ್ಪವ್ರಿಕ್ಷಮಂ 
(ಎಳ. ೪, ಹಾಸನ. ೦೦೬-೩೦; 1123). .(ಸಂ-] 

ಪುರುಷವ್ರತಿ (ನಾ). ಪತಿವ್ರತಾಧರ್ಮವನ್ನು ಪಾಲಿಸುವವಳು ; ಪತಿ 
ವ್ರತೆ: ಮುನ್ನಿನ ಪುರುಷವ್ರತಿಯರು ಒಲಿಸಿದ ಆಯತವ ಪರಿಪರಿಯಲಿ 
ಬಣ್ಣಿಸಲು ಬಹುದಲ್ಲದೆ ಪುರುಷನಿರ್ವಾಣಕ್ಕುರಿವಗ್ನಿಯ ಬಂದು ಹೊಕ್ಕು 
ತೋಅಲೂ ಬಾರದು |. , ಇಂಶೀ ಅರೆಬಿರುದಿನ ಬಂಟರು ಪುರುಷವ್ರಶಿ 
ಯರು ಪುರಾತನರು ಬಲಯ ಮಾತನಾಡಿ ಹೊಲಿಗೆ ಮೆಲಕಿವರಲ್ಲ 
(ನಿಸನ, ೬೭೮). [ಆ ಪುರುಷವ್ರತ) 

ಪುರುಷಶೀಲೆ (ನಾ). ಗಂಡಸಿನ ಸ್ವಭಾವವುಳ್ಳವಳು ; ಗಂಡುಬೀರಿ 
ಜಲಜಸಖಸೂನು ಮಧ್ಮಮಬಲನೆನೆ ಬಲರಹಿತರೆನೆ. ಸಿತೇಂದುಜಶಶಿಗಳ* 
ಬಲಯುಕ್ತರನ್ಮರೆನೆ ವಿಷಮಲಗ್ನಮೆನೆ ವನಿತೆ ಪುಶುಪಶೀಲೆಯೆನಿಕ್ಕುಂ 
(ತಿ. 3೨-3೨). [ಸೆಂ. ಪುರುಷೀಲಾ] 

ಪುರುಷಸೂಕ್ತ (ನಾ). ಪರಮಾತ್ಮ ನ ವಿರಾಟ್‌ಸ್ವ ರೂಪವನ್ನು ವಿವರಿಸುವ 
ಒಂದು ವೇದಭಾಗ : ಸಾಹಸ್ರಶೀರ್ಷಾ ವೆರುಷನೆಂದೇ 'ಪುರುಷಸೂಕ್ತಂ 
(ಗಗತಾ. 0೭.೨೦); *` ಪುರುಷಸೂಕ್ತ'ದಲ್ಲಿ ದೇವತಾಭಾವನೆ ಇನ್ನೊಂದು 
ರೂಪದಲ್ಲಿದೆ. ವಿಶ್ವವನ್ನೇ ಒಬ್ಬ ಪುರುಷನೆಂದು ಭಾಎಸ, ಅವನನ್ನೇ 
ದೇವತೆಗಳು ಪಶುವನ್ನಾಗಿ ಮಾಡಿ ಒಂದು ಮಹಾಯಜ್ಞವನ್ನು ನಡೆಸಿದ್ದ 
ರಿಂದ ಈ ವಿಶ್ವವು ಸೃಷ್ಟಿಯಾಯಿತು ಎಂಬ ಒಂದು ಅದ್ಭುತಕಲ್ಪನೆ ಇದೆ 
(ಶಾರದ. ೨೬]. [ಸಂ.) 

ಪುರುಷಾಂಗ (ನಾ). ಪೌರಂಷ ; ಪುರುಷತನ : ಹೆಂಗುಸುಗಳಾವ್‌ ಬಲ್ಲೆವೇ 
ಪುರುಷಾಂಗ ನಿಮ್ಮದು ಪೌರುಷಾಂಗದ ತುಂಗಬಲರಿದೆ ನಿವ್ಮು ಬಳಿಯಲಿ 
ಲಕ್ಕಸಂಖ್ಕೆಯಲಿ (ತೊರಂಾ: ೪-೦೦-೨೬): [ಸಂ.] 

ಪುರುಷಾಂತರ (ನು). ೧. ಇನ್ನೊಬ್ಬ ಗಂಡಸು ; ಪರಪುರುಷೆ : ಪುರಂ 
ಷುಂತರಕ್ಕೆಳಸಿ ಪ್ರಷ್ಪಶರತಾಪದಿಂ ಕರಗಿ ಕಾತರಿಸಿ ಮೆಲ್ಲನೆ ದೂತಿಯೊರ್ವಳಂ 


`ಪುರುಹಾಂತರಸಂಧಿ 


ಕರೆದೊಡಂಬಡಿಸಿ . . . ಮದನಕೇಳಿಗೆ ಸಂದು ಮರಳಿ ವಪಾನಿನಿಯರಂತಿರ 
ಬಲ್ಲರವರೆ ಜಾರೆಯರ* (ಶೈಮಿರಾ. ೩-೩೪). ೨. (ಯೋಗ್ಯ ಮತ್ತ 
ಅಯೋಗ್ಯರಾದ) ಪುರುಷರ ನಡುವಣ ಭೇದ, ತಾರತಮ್ಮ : 
ಅಗ್ಗಳದ ವಿವೇಕಮಿಲ್ಲ ನಿನಗೆತ್ತಆವಾ ಪುರುಷಾಂತರಂಗಳಾ (ಗೆರಾಡಯು. ೯-3); 
ಮರುಳೆ ಮದಾಂಧತೆಯೊಳುಲಿದೆ 
ಧೆರಣಿಪನ ನೆರೆಯದಾದಳ೯* ತರುಣಿಯೆಂದೆನುತೆ ನಿನ್ನಂ ನಗರೇ ಸರಿಯ 
ಸೂಳೆಯರೆಲ್ಲರ್‌ (ಕುಶಾಪು. ೩-೭೪). [ಸಂ.7 

'ಪ್ರರುಷಾಂತರಸಂಧಿ (ನಾ). [ರಾಜನೀ] ಸಂಪ್ರದಾನ, ಕಪಾಲ, ಉಪ 
ಹಾಸನ, ಸಂತಾನ, ಸಂಗತ, ಉಪನ್ಮಾಸ, ಪ್ರತೀಕಾರ, ಸಂಯೋಗ, 
ಪುರುಷಾಂತರ, ಅದೃಷ್ಟಪುರುಷ, ಅದುಷ್ಟ, ಆತ್ಮಾವಿಂಷ, 
ಉಪಗ್ರಹ, ಪರಿಕ್ರಮ, ಅರಿಪರದೂಷಣ ಮತ್ತು ಸ್ಕ೦ಲಧೋಷನಯ 
ಎಂಬ ಹದಿನಾರು ಬಗೆಯ ಸಂಧಿಗಳಲ್ಲಿ ಒಂದು ; ನಿನ್ನ ಸೇನಾ 
ನಾಯಲರಿಂದೆನ್ನ ಕಾರ್ಯಮಂ ಸಾಧಿಸಿದೊಡೆ ನುಡಿದ ಪಣಮಂ ಕುಡುವೆ 
ನೆಂಬುದು ಪುರಂಷಾಂತೆರಸಂಧಿಯೆಬುದಕ್ಕೂಂ ( ಶಂತಕಂ. ೨೨-೦೩). [ಸಂ.] 

ಪುರುಷಾಕಾರ (ನಾ). ಗಂಡಸಿನ ರೂಪ; ಗಂಡುರಾಪು: 
ಪುರುಷಾಕ8:ರಮದಿಲ್ಲೈ ಹರಿ ನಿನ್ನೊಳ್‌ ಪುರುಷಕಾರಮಂ ಕಾಣೆಂ 
(ಗರಾಯ. ೩-೩೦): ನಿನ್ನ ವುಶುಷಾಕಾರಮೂಂ ಮಂನೋಹರ್‌ಕಾರಮುಮ 
ವಾರ್ಯವೀರ್ಯಮುಮಿನ್ನೆವರಂ ಶ್ರವಣಭೂಷಣವತಾಗಿರ್ದುವೀಗಳಿವುಗೆ 


ಪ್ರತ್ಯಕ್ಷಮಾದುವು ( ತಂಕಾಮಾ. ೦೨-೩೩5) : ಪುರುಷಾಕಾರೆದೊಳ್‌ 
ಪುರುಷಕಾರದೊಳಾರುಂ ನೆಗಲಸ್ತೀಶ್ವರಾರ್ಯನಂ ಪೋಲ್ತಪರೇ (ಎಕ. 
೪೫1: ಶಿಳಾಂ. ೦೩೨೦-೩೩ ; 2304). ([ಸಂ.] 


ಪುರುಷಾಕೃತಿ (ನಾ). ೧. ಇ ಪುರಂಷಾಕಾರ: ತಮ್ಮ. ದಿವ್ಮಾಯುಧೆಂಗಳ 
ನೆಲ್ಲಮಂ... ಶಮಾವೃಕ್ಷದ ಮೇಲೆ ಪುರುಷಾಕೃತಿಯಾಗಿ ನೇಲ್ಲಟ್ಟೆ (ಶಂಶಠಾ- 
6-83 5): ಪೊಂಪುಟ್‌ಮೋಯ್ತು ದಿ:ಪ್ರತಪಮೆಂಬಿನಮರ್ಕಕರಂಗಳತ್ತ, 
ಮಿತ್ತಂ ಪುದಿದುಷ್ಣರಶ್ಮಿ ಪುಶುಷಾಕೃತಿಯಂತಿರೆ ನಿತ್ಯಯೋಗನಿಷ್ಯಂಪಂ 
4890ತಿತು- ೯೪-009) ನ ಪ್ರರುಷಾಕೃತಿಯಿಂ ತಾನವತರಿಸಿದ ಶಶಿಯೆಂದು ಬಂದು 
ಬಳಸಿದ ತಾರಾಪರಿಕರಮೆನೆ ಕಣ್ಣೆಸೆದುದು ಪಿರಿದುಂ ಬೂಲಕನ ಮಾೌಕ್ತಿಕದ 
ಕಟೆಸೂತ್ರಂ (ಕಾಂಕೀಕ್ಕ- ೪-೭6). ೨. ಗಂಡಸಿನಂತೆ ಆಕಾರವುಳ್ಳವಳು : 
ಪುರುಷುಬೊಲೀಕೆ ಕರಂ  ಪುಶುಷಾಕೃತಿಯೆಬುದಿಂತಂ ನಾನಾಲಿಂಗಂ 
(ವಿರಾ, ೩-೮೪). [ಸಂ.) 

ಪುರುಷಾಣು (ನಾ). ವೀರ್ಯದ ಅಣಂ; ಶುಕ್ಲಾಣಂ: ತಾಯಿ ಗರ್ಭ 
ಧರಿಸಿದಾಗ ತಾಯಿಯ ಗರ್ಭಕೋಶದಲ್ಲಿರುವ ತತ್ತಿಯು ತಂದೆಯಿಂದ 
ಬಂದು ಸೇರಿದ ಪುರುಷಾಣುವಿನೊಡನೆ ಸಂಯೋಗ ಹೊಂದುವುದು 
(ಗೃ ೫ಏ. ೦೧೬) ; ಪುರುಷಾಣುವಿನ ಸಂಬಂಧವಿಲ್ಲದೆಯೆ೨.. .ಸಂತಾನೋತ್ಸತ್ತಿ 
ಯನ್ನು ಮಾಡುವುದು ಎಷ್ಟೋ ಕೀಟಗಳಲ್ಲಿ ಕಂಡುಬರುತ್ತದೆ (8ರ. ೭). 

[ಸಂ.] 

ಪುರುಷಾದ (ನಾ). ಮನಃ ಷ್ಯಭಕ್ಷಕ ; ನರಮಾಂಸಭಕ್ಷಕ. (ಸಂ-] 

ಪುರುಷಾದಕ (ನಾ). -ಪುರಂಷಾದ : ರಕ್ಕಸರನಿಬರೆಲ್ಲರುಂ ದೀರ್ಫ್ಥದೇಹಿ 
ಗಳ್‌ ವೆಕ್ಕಸದ ಕೋಪಿಗಳ್‌ ಮೇಲೆ ಪುರುಷಂದಕರ್‌ (ಕೈಂ:ಳಾ. ೦೬-೨೨). 

[ಸಂ.) 

ಪುರುಷಾಧಮ (ನಾ). ನೀಚಮನಃ(ಷ್ಯ; ಕೀಳಾದ ವ್ಯಕ್ತಿ: ನಿಮಗೆ 
ಪೌರುಷವಿಲ್ಲ ನಳನಾಕ್ರವಿಂಸಿಕೊಂಡನು ಸತಿಯ ಪುರುಷಾಧಮರು 
ನಿಮಗಿನ್ನೇಕೆ ಕೊಡಿ. ವಟುವೇಷವನು ನಮಗೆ ಕಮಲವಮಾಖಿಯನು 
ನಿಮಗೆ ಪಟ್ಟದ ರಮಣಿಯನು ಮಾಡುವೆನು (ತಳಕ. ೪-0೦).  [ಸಂ.7 

ಪುರುಹಾಮೃಗ . (ನಾ). ಅರ್ಧ ಮನ ಸಂತೆಯ ಅರ್ಧ ಮೃಗ 
ದಂತೆಯೂ ದೇಹವಿಶುವುನೆಂದು ನಂಬಲಾದ ಒಂದು ಬಗೆಯ 


೫೭೦೪ 


ಪುರುಪಾಂತರ-ನರಿಯದೆಯ್ಲಿದ 5 


10 


26 


ಪುರುಷಾರ್ಥ 


(ಪೌರಾಣಿಕ) ಪ್ರಾಣಿ : ಎಂಜಲಿನ ಶುದ್ಧತೆಗೆ ಹೇಳಿದಕೆ ಬುದ್ಧಿಯೆನೆ 
ತದ್ವನಮಾಲಿ ಪುರುಷಾಮೃಗವನಿ್ಲಿಗೆ ನಾಳೆ ಭೀಮನ ಕಳುಹಿ ತರಿಸೆನಲು 
(ಕುವ್ಮಾಸ. ಓಂಇ. ೭-೬); ಇದಿರ ಮೃಗವೇನಾನುವವೆ ಕೆರಳಿದರೆ ಪುರುಷಾ 
ಮೃಗದ ಗಾವಳಿಗೆ (ಕೂರರಾ. ೬-೩೦-೪೪) ; ಪರಿವ ಪುರುಷಾಮೃಗಂಗಳಿಂ 
ನೆರೆದು ಪರಿವ ಕರಿಗಳಿಂ ||, ಸರ್ವಪೆರ್ವತನಾರ್ವಭೌಮನಖರ್ವಸಂಪದಂ 
ಎಂಗೆ ವೆಂಖಕಿವುಶಿರ್ದುದು (೫. ೦-೦೩೫ ಠ)- [ ಎವುರುಷ*ಮೃಗ] 
ಪುರುಷಾಮ್ರಕ (ನಾ)... ಪುರುಷಾಮೃಗ ; ಹಿರಿಯ ಆರತಿ ೮ ಪುರುಷಾ 
ಮ್ರಕದ ಆರತಿ ೩ ನಾಗಾರಶಿ ೧ ಧೂಪಾರತಿ [೧] - . . ಅಂತು ಆರತಿ 
೨೫ (ಸೌಇಇ. Iv, ೨೭೬.೪೦ 1613). 
[ < ತಮಿ. ಪುರುಚ:ಮಿರುಕವಾ್‌./ ಸಂ. ಪುರುಷಮೃಗ 7 
ಪುರುಷಾಯಿತ (ನಾ). [ಕಾವಂಶಾ] ಒಂದಂ ಬಗೆಯ ರತಿಬಂಧ; 
£ ಸ್ತ್ರೀಯು ಪುರ:ಷನ ಸ್ಥಾನವನ್ನು ವಹಿಸಿ ನಡೆಸಂವ ಸಂಭೋಗ ; 
ವಿಪರೀತರಶಿ : ಪೊದಬ್ಹ ಕಬರೀಭರಂ ಪರೆದು ಪರ್ವೆ ತುಂಗಸ್ತನಂ 
`₹ದಕ್ಕದಿಸೆ ೪ಣ್ಮಲರ್‌ ಪೊಳೆಯೆ ಕಾಂತನು ಮೆಚ್ಚಿಸಲ್‌ ವದಗ್ಗೆ ಪುರು 
ಹಾಯಿತಂ ತಗುಳೆ ನರ್ತಕೀಲೀಲೆಯಿಂದದೊಂದು ಪೊಸಗಾರ ಸೋಗೆ 
ಸವಿಲಾಟಮಂ ಶೋಲಟ್‌ವಳ್‌ (ಆ0ಫು. ೦೨-೦೪); ಪೆರ್ಮೊಲೆಗಳ್‌ ಕದಕ್ಕದಿಸೆ 
ನರ್ತಿಸೆ ಕೂಂಡಲಂ ತನ್ವಿ ಪ್ರರುಷಾಯಿತದೊಳ್ಗಿ ಪ್ರಿಯುನಂ 
ಮಂಗುಟ್ಟಾದಳ್‌ (ಸೂಕ್ತಿಸು. ೦೪-೫೦); ಪ್ರರುಪಾಯಿ:ತದೊಳಾರು ತೊಡಗು 
ವರವರಿಗೆ ಜಘನಭಾರದ ಸೇದೆಯಿರದು (ಗಾಕಾಸ. ೪೯-೯೬)- [ ಸಂ.) 
ಪುರುಹಾರ್ಥ (ನಾ). ೧. ಮನಂಪ್ಯನು ಸಾಧಿಸಬೇಕಾದ ಧರ್ಮ, ಅರ್ಥ, 
ಕಾಮ ಮತ್ತು ಮೋಕ್ಷಗಳಿಂಬ ಪರಮಥ್ಯೇಯ : ಪುರುಷಾರ್ಥನಿಧಿ 
ಪುರಂದವಪರಮಪ್ರಿಯಮಿತ್ರನೋರ್ವನುದಯಿಸಿದಂ , ಹಂಸಂ 
(ಉರಂತೂ. ೬೦೦); ಸುರಧೇನುಸ್ತನಭಾರದಂತೆ ಪುರುಷಾರ್ಥಂ ಮೂರ್ತಿ 
ಗೊಂಡಂತೆ ನಾಲ್ವರುವೋದಾಗಿರೆ ನಂಡನರ್‌ ದಶರಥಂ - - - ಉತ್ಸಾಹಮಂ 
ಶಾಳ್ವಿದಂ (ಶಾಂತಿಮಾ, ೩-೦೪೩); ಸ್ನೇಹಪೂರ್ವಕದಿಂದ ಮುನದೊಳಗಾಹಿಸಲು 
ಲಕ್ಷ್ಮೀಶನವರಿಗೆ ಬೇಹ ಪುರುಷಾರ್ಥಂಗಳಹವೆಲ್ಲಿದ್ದರಲ್ಲಲ್ಲಿ(ಳುವ್ಮಾಉ. ೩-೦೨೦). 
೨. ಮೋಕ್ಷವತಾರ್ಗ ; ಮುಕ್ತಿಪಥ : ಉಲಿಶಾಸ್ತ್ರೋತ್ತಂಸಿತ 
ಪದನಲಿನಂಗೆ ತನುಜರಾಗಿ. ಪುರುಷಾರ್ಥಮನುಜ್ಜಳಿಸದೆ ಮಾಣ್ಬಮೆ (೪೮: 
09-4೩); ರಾಜ್ಯಲೋಭವಶದಿಂ ಪುರುಷಾರ್ಥಮನೊಕ್ಕು ಪಾರ್ಥಿವಾಗ್ರಣಿಗಳ 
ನೇಕರುಂ ಜವನ ದಾಡೆಯೊಳಲ್ಲ ದರ್‌ (ಫೃತ್ತಫು. ೦೩-೭9); ಬ್ರಹ್ಮದ ಅರಿವೇ 
ಪುರುಷಾರ್ಥವು (ಬ್ರಹ್ಮಳಾ. 09). ೩. ಯೋಗ್ಯವಾದುದು, ಸಾರ್ಥಕ 
ವಾದುದಂ; ಮತ್ಸರಮಹೋರಗಕ್ಕಮುಗ್ರಹಮಹಾಗ್ರ ಹಕ್ಕಂ ಕೋಪಮದಾ 
ನೇಕಪಕ್ಕಂ ಪಕ್ಕಾಗೆ ತನ್ನನೊಪ್ಪಿಸುವುದು ಮತಿನಂತಂಗೆ ಪುರುಷಾರ್ಥಮಲ್ಲು 
(ಕಾಂತಿಪು- ೩-೭೨ ನ); ಪುರುಷಾರ್ಥಮಲ್ಲು ಪರನಿಂದೆಯುಮಾತ್ಮಗುಣ 
ಪ್ರಶಂಸೆಯಂ (ಶಂಕಾಮಾ. 8-99); ದಿವೌಕಸರ ಸಮ್ಮೇಳವೇ ಪುರುಷುರ್ಥ 
ತನಗೆ (ಕುವ್ಮಾರ್ರೋ. ೭-೦೮). ಉ.' ಮನುಷ್ಯಪ್ರಯಂತ್ನ : ಪುರುಷಾರ್ಥಂ 
ತನಗುಳ್ಳ ಮಾನವನವಂ ತಾನೆಂತುಮಿರ್ಕು (ನೇನು. ೭-೦೩೭) - ೫. 
ಸಂಪತ್ತು; ಧನ; ಹಣ: ಖಳರೆ' ಪುರುಷಾರ್ಥಮಂ ಕಾಮಿಸುವ ಯಾಚ 
ಕಾವಳಿಯಂತೆ ಪೊಳಲಿಂದೆ ಪೊಜನಂಟಿು ಸರಸಿಯೊಳ್‌ ಮುಳುಗುತಿರ್ಪಾನೆ 
ಗಳ ದಾನಾಭಿಲಾಷೆಯಂ ಬಿಟ್ಟಿಳಿಕಂಳಂ ತೊಲಗಲು (ಶೈ ಬರಾ. ೩-೩೪). ೬. 
ಉಪಕಾರ: ಸಹಾಯ: ಇದ್ದಪರೆ ಮುಚಚಿದು ಪುರುಷಾರ್ಥಮಂ ವತುಡಿ 
ದರನುದ್ದಾಮಗುಣಮುಳ್ಳ ಜೀವಿಗಳ್‌ (ಕೈಟುರಾ. ೩-೩೦): ೭. ವಿಶೇಷ 
ವಾದ ಫಲ ; ಹೆಚ್ಚಿನ ಪ್ರಯೋಜನ : ಗೋವಿಂದಭಟ್ಟನ ಅವಲಕ್ಷಣತನೆ 
- ತಿಳಿದ ಬಗ್ಗೆ ಸಾಕ್ಷಿ ಸಾರುವುವರಲ್ಲಿ ಈಗ ಪುರುಷಾರ್ಥವೇ ಇರಲಿಲ್ಲ 
೭); ಪುಣ್ಯವಿಲ್ಲ... ಪುರುಷುರ್ಥವಿ್ಲ (ಹಸುಹೊ, ೩%೦). 
[ಸಂ.] 


(ದೀಹ. 23, 


ಪುರುಷಾರ್ಥಿ ೫ 


ಪ್ರರುಷಂರ್ಥಿ (ನಂ). ೧. ಉತ್ತಮವಾದ ಧ್ಯೇಯಗಳಿಗಾಗಿ ಶ್ರಮಿಸಂ 
ವವನು: ಸತ್ತುರಂಷ: ಸಜ್ಜನ : ದುರ್ಜನರು ಪುರುಷಾರ್ಥಿಗಳೆ ಹಾವಿಂಗ 
ನಿಲನೇ ಆಹಾರವಾದಡೆ ಬಿಟ್ಟುದೇ ವಿಷಮ್ಮಕುವ್ಮಾಳ. ೬ 9) ವೊಲೆಗೊಟ್ಟಳಸು 
ಗುಡಿದವಂ ಪುರುಷಾರ್ಥಿಯಾದವನೆ (ಶೈಮಿಕಾ. ೬-೩೩)- ವಿ. ಬಲಶಾಲಿ; 
ಸತ್ತ್ವಶಾಲಿ ; ನೀವು ಪುರುಷಾರ್ಥಿಗಳೂ ಮತ್ತು ಸ್ವತಂತ್ರರೂ 
ಆಗಬೇಕೆಂದು ಇಚ್ಛಿಸುವರೇನು ? (ಶ್ರಿಹ್ಮ. 6). [ಸಂ. ಪುರುಷಾರ್ಥಿನ್‌? 

ಪುರುಷೋತ್ತಮ (ನಾ). ೧. ಮನುಷ್ಯರಲ್ಲಿ ಶ್ರೇಷ್ಠನಾದವನು ; 
ನರಶ್ರೇಷ್ಠ; ಮಹಾಪುರುಷ : ಆ ಪುರುಷೋತ್ತಮ: ತಿಳಿಪಿದಂ £ನಸಂ 
ನೆನಸಾಗೆ ರಾಗದಿಂ (ಕಾಂತಿಪ್ಪ. ೪-೨೦೪): ಪುರುಷೋತ್ತ ವಂನಂದರದಿಂ ಪರೋ 
ಪಣರಾರ್ಥ ಮಿತ್ತನಾತ್ತೀಯ:ಕಳೇಬರಮು) ಸುತರಕ್ಷಾರ್ಥಂ ಶರೀರಮ: ಜನಕ 
ನೀವುದಾವುದು ಚೋದ್ಕಂ (ಶಂತತಂ,೧೭೮. ಇ). ಪಿ. ವಿಷಂ; ನಾರಾಯಣ: 
“ ವನಜಾಕ್ಷಂ ಪುರುಷಹೋತ್ತದಂ ನಗಧರಂ . . . ವೈಕಂ:ಠನಬ್ಲೋದರಂ ” 
(ವಸ್ತುಳೋ. ೪.30) ; ನೆಗಬಕ್ಕಿಯ ಪುಮಷೋತ್ತಮನ ಪಿತಾಮಹಂಗೆ 
ಶಸೂರಂಗೆ ಮಗಳ್‌ . , . ಉಂತಿ (ಶಂಶರಾ- ೧-೮೮); ಆ ಮಹಾರ್ಣವಂ 
* ೬ ೬ ಪುರುಷೋತ್ತಮನಂತೆ ಶಂಖಚಕಂ೨)ಂಕಿತಮುಂ (ಜಸೆವಿ. ೦-೪೪ ವ); 
ಪುರ-ಷೋತ್ತಮಂಗೆ ಕಮಲಂ ಕಣ್‌ (ಸೋಮೇಶ. 6೬). ೧, ೨: ಅಬ್ದುಯತ 
ನೇತ್ರನಾದಿಪುರುಷಂ ಪುರುಷೊ`ತ್ತಮನೀ ಚಳುಕ್ಕನಾರಾಯಣದೇವ 
ನೀಗೆಮಗೆ ಮಂಗಳಕಾರಣವಖತ್ಸವಂಗಳಂ (ಗರಾಯು. 0-0). ೩. [ಜೈನ] 
ವಾಸುದೇವ ; ಲಕ್ಷ್ಮಣ: ಪುರುಷೋತ್ತಮನಿಸೆ ದಶಕಂಧರನಂ ಕೂರ್ಗಣೆ 
ಗಳುರ್ಚಲಾಜವೆ (ಶಂರಾವಾ. ೦೪-೦೩೪). | ಸಂ.) 

ಪುರುಸ (ನಂ). ೧. ಮಾನವ; ಮನುಷ್ಯ : ಇದೆ:0 ಗುಣವಂತನಿದೆ:0 
ಪುರುಸರನ್ನನೋ ಗಡ ಪುನ್ನಂ (ಕಾಂತಿಪು. ೧-೩೯); ಇದು ಮೇರುವಿಗೆಣೆ 
ಪುರುಸರೆಲ್ಲ ಸಾಜೀ*ದ ಕಾರಣ ಧಾರುಣಿಯೊಳಗಣ ಜಂಗಮದಾರಾಧನೆ 
ಇಂದಯೆ ಸಣತೀ ಜಗಕೆಲ್ಲ (ಎಳ. 21, ರಾವಣ, ೦೭೦೨೪; 126). ೨. ಗಂಡ; 
ಪತಿ; ಮಾದಮ್ಮ ಪುರುಸಾಗೆ ಹೇಳು ತರಂತಾನೆ (ಶ್ಶಶ- ೧೦೩)- 

[ ಪ್ರಾ. ಪುರುಸ./ಸಂ. ಪರುಷ] 

ಪುರುಸತ್ತು ` ಪುರಸತ್ತು' ನೋ. 

ಪುರುಸೊತ್ತು ' ಪ್ರರಸತ್ತು ` ನೋ. 

`ಪುರುಹ (ನಾ). ಅಧಿಕವಾದುದಂ ; ವಿಪುಲವಾದಂದು : " ಪ್ರಭೂತಂ, 


ಪ್ರಚ:ರಂ . , , ಪುರುಹಂ, ಪ್ರರು, ಭೂಯಿಷ್ಮಂ, ಸ್ಫಾರಂ, ಭೂಯಃ, 
ಭೂರಿ _. ೧೨ ಅಧಿಕವಾದದ್ದರ ಹೆಸರುಗಳು. ಬಹಳವಾದ್ದು” 
(ಸಿದ್ಕಾಂಶಿ. ೩0). [ಸಂ.] 


'ಪುರಳಹೂತ (ನಾ). ಅನೇಕರಿಂದ ವಿಶೇಷವಾಗಿ ಪ್ರಾರ್ಥಿಸಲ್ಪಟ್ಟವನು ; 
ಇಂದ್ರ : “ಪುರುಹೂತಂ ಮಘವಂ ದಿವಸ್ಪಶಿ. . . ವಾಸವಂ” 
(ಪಸ್ತುಕೋ. ೩-೩೩) ; ಉತ್ಪತ್ಸೃಮಾನ ಭಾವಿಶೀರ್ಥಾರಪುಣ್ಮದೂತಾಹೂತೆಂ 
ಪುರುಹೂಕಂ ಬಂದು (60ಪು. ೬-66 ನ): ಮರುದೇವಿಗೆ ಪುಟ್ಟಿದಪಂ 
ಪುರುದೇವಂ ಬಂದು ದಿವದಿನೆಂಬವಧಿಯಿನಾ ಪುರುಹೂತನಜ್‌ದಯೋಧ್ಯೂ 
ಪುರಮಂ ನಾಡಾಡಿಯಲ್ಲದಂತಿರೆ ಪಡೆದಂ (ಶುರಾನಾ. ೦-೯೯). [೫0.) 

ಪುರುಹೂತಗಣ (ನಾ). [ಛಂದ] ಮೂರು ಅಂಶಗಳ ಗಣ; ಏಷ್ಟು 

ಗಣಕ್ಕೆ ಸಮಾನವಾದ ಗಣ ; ಥ ತೆಲುಗಿನಲ್ಲಿ ಇದನ್ನು "ಇಂದ್ರಗಣ' 

ವೆಂದು ಕರೆಯುತ್ತಾರೆ: ಪುರ:ಹೂತಗಣಗಳಾಅುಂ ಸರಸಿಜಸಖಗಣ 
ಗಳೆರಡು ಸ:ಧಿಸಿ ಬರರುಂ ಚರಣಕ್ಕೆ ಸೀಸದಂತದೊಳೊರಗಿಂತಹ ಸರಳ 
ತನ್ನೊಳೊಪ್ಪುವ ತೆಅದಿಂ (?) (₹0೨: ೦೫೦). [ಸಂ.] 

ಪುರುಹೂತಜಾತ (ನಾ). ೧. ಇಂದ್ರನ ಮಗ. ೨. ವಾಲಿ: ಸಂಭ್ರಮ 
ವಾರೆ ನೋಡಿದರ" ಪುರುಹೂತಜಾತನಂ . . , ಇಳಿಗುರುಳ್ಳು ಬಿಳ್ಮಾತನಂ 
(ಕಾರ. ೩೦೨-೨೯೩)- [ಸಂ.] 


30 


15 


20 


30 


35 


40 


46 


'ಪುರುಳ್‌ 


ಪುರುಳ್‌, ಪುರಲು, ಪುರಂಳು, ಪೊರಳ್ಳೆ, ಪೊರಂಳ್‌, ಹುರುಡ್ಕು, 
ಹುರುಳ್‌, ಹುರುಳಂ (ನಾ). ೧. ವಸ್ತು ; ಪದಾರ್ಥ : ನಾಣನೆಳ್ಗ 
ನಿತುಂ ಕಾದೆನೆ ಬೇಡಿದೊಂದು ಪುರುಳಂ ಣಃಕಾಂ. ಬೇಡಿದೊಂದೊಡ 
ಮೆಯಂ] ಮಾರ್ಕೊಂಡೆನೇ . , . ಆನೆರೆದಟ್ಟಿಯುಂ ಬಗೆಯನೇ ಗಂಡಂ 
ಮನಂಗೊಂಡನೋ (ಅ೦ತ. ೦೨.೩೬) ; ಮನಮಿಚ್ಚೆವಟ್ಟ ಪುರುಳಂ ಬೇಡಿ 
ಪೊಚ್ಚಮಿಲ್ಲದ ರಾಗರಸದಿಂ ಕಾಳಿರ್ಕೋಡಿ ... ಪೊಟ್ಟುಗಳೆವುದು ನೃಪನ 
ಪೆಂಡವಾಸಂ ಕೂಡಿ (ಫುತ್ನಕ್ಷ. ೨-೪೪); ಮುನನಿಗಳೊಂದು. ಜಪದ ತಪದ 
ಮಂತ್ರದ ಬಲ್ಮೆಯೇಂ ಕಿಜ್‌ದೆ! ಬೇಡಿದ ಪುಶುಳನುಜದಿಂ ತಂದೀಗುಂ 
(ಕಾಎಡಿತ್ಕ. ೦೦೫-೨೯): ೨. ಸತ್ತ್ವ ; ಸಾರ; ತಿರುಳಂ ; ದೊರೆಯಲ್ಲದಂಗೆ 
ನುಡಿವುದು. ಪುರುಳಿಲ್ಲದ ಮಾತನೆಮ್ಮೊಳಂ ನುಡಿವುದೆ (ಅರಿ ಪು. ೦೪-60) ; 
ಮರುಳ ಮಾಶಿನೊಳ್ಳುರುಳೇನೆಂದರಸಂ ಪೋಗೆವೋಗೆ (ಗರಾಯು. ೪-೪೩ ನ); 
ಆನು ನೋಟಕ್ಕಿಂ ಕತೆಯ ಪುಮುಳೆಂತಿರ್ಕುಮೆಂದು (ರಾಮಾಕ್ಕ, 8-೨6). 
೩ ಕೆಚ್ಚು; ಶಕ್ತಿ.; ಚೈತನ್ಯ : ಅದಟನ ಪುರುಳಂ ಪೊನರ್ದಾ 
ಗಳಜ್‌ವೆನುಗ್ರಾಹವದೆೊಳ್‌ (೪೭: ೦೨-೪೪); ತೆರಳಿ ಮೊಗಂ 
ಕರ್ಗಿದ ಬಾಯ್‌ ಪುರುಳಿಲ್ಲದ ಮಿಳ್ಳೆಗಾಲಿ್‌ (ರರ್ಟಾನ್ನು'೬-3 3೪). 
೪. ಬೆಲೆ; ಮೌಲ್ಯ. ೨, ೪: ಪುಶುಳುಂ ಲಕ್ಕಣಮಖಂ ವೆ:ಯ್ಗ್ಸಿರಿಯುಂ 
ತಳ್ತೆಸೆಯೆ ಪೇಟ್ಮು ಕಬ್ಬ ಮದೆಂತಂಂ ಪುರುಳುಂ ಲಕ್ಕ ಣವಖುಂ ಮೆಯಿ)ರಿಯುಂ 
ತಳ್ತಿಸೆವ ರನ್ನದಂತೆರ್ದೆವುಗದೇ (ಕಬ್ಮಿಕಾ. 0. ೫. ಧನ; ದ್ರವ್ಯ ; 
ಹಣ : ಪರವಧುಗೆ ಸೋಲು ತಮ್ಮುಯ ಪುರುಳೆಲ್ಲಮನಿತ್ತೂ ರಾಗದಿಂದಂ 
ದವರೆೊಳ್‌ ನೆರೆದು (ಸಮಪ. 8೩-೬೬) : ಪುರುಳನಲ್ಲದೆ ಪುರುಷನನನುಭಎಸ 
ಬಲ್ಲರೇ ಬೆಲಿವೆಣ್ಗಳ (ಅನಂಪು- 6-೨೩) ; ಪ್ರರಂಳಂ ಪಡೆದೊಳ್ಗೆಯ್ಮೆಯೊಳೆ 
` ರೆವರ್ಗಿತ್ತುಟ್ಟು ತೊಟ್ಟು ಪೆಂಡಿರ್‌ ಮಂ್ಕಳ್ಳಿರಸು ಪದುಳ 
ದೊಳಿರ್ಕುಂ (850. ೩-೧9೦)- ಓ. ಸಂಪತ್ತು ; ಐಶ್ವರ್ಯ ; ನೆಲನಿದು 
ನೆಲನಂ ಪಾಲಿಸು ನೆಲದಿಂ ಪುಶುಳಕ್ಕು ವಾರ್‌ ನೆಲಕ್ಕೇಆಗದವರ್‌ (ಕಾಠ್ಮಾವ- 
6೬೩) : ತವ್ಮು `ಪುರುಳೆಂಬರ್‌ ತಮ್ಮ ಕ್ಕಳನ್‌ (ಕುಣಳ'. ೧-೭-೩). ಪಿ. 
ಒಳಿತು ; ಲೇಸು: “ಪುರುಳೆನಲೊಳ್ಳಿತು” (ಕಾರು. ೦೪) : ಪುರುಳಿಲ್ಲದಂಗೆ 
ಜೈನಂ ದೊರೆಕೊಂಡುಂ ದುಶ್ವೆರಿತ್ರಮಂ ಬಡದುದಣಟಂ ಚಿರಕಾಲಂ ನಿಲಲ 
ರಿಯದು ಪರಿಕಿಸುವೊಡದಂತೆ ನುಯ್ಗೆ ನೆಯ್ಯಕ್ಕುಗುವೆೋ (ಸಮಶ. ೪-೩) ; 
ಸುಜನರ್ಬ್ಶವ್ಯರೆ ತನಗವರಜಸ್ರಮುತ್ತಂಸಮಪ್ಪ ಪುರುಳಿಂ ಬೊಪ್ಪಂ ಸುಜ 
ನೋತ್ತಂಸನೆನಿಪ್ಪ ೦ ಸುಜನರ್ಗತ್ತಂಸಮೆಂಬ ಪ್ರದುಳಿಂದೆನಿಸಂ (ಎಕ. 11. 
೮. ಚೆಲುವು: ಚಂದ : “ ಪುಶುಳೆನೆ ಚಂದ 
ಪಂಕ” (ಕಕರ. 0೩೭). ೯. ಫಲ; ಪ್ರಯೋಜನ ; ತನುಗೆ ಪೊಜಃ 
ತುಡುಗೆ ನವಲೇಪನವಮೆ ಎಂಳಂ. ಇಂತಿನಿತಜಕೊಳವಮೊಂದಜಕೊಳ್‌ 
ಪುರುಳುಂಟೇ (ಅ0ಘ್ರ- ೯-೩೫); ನಾಲಗೆಯುಂ ಪಲ್ಲುಂ ತವುವನ್ನೆಗಮೋದಿ 
ದೊಡಂ ಕುತತ್ವದೊಳ್‌ ಪುರುಳಂಂಟೆ (ಸಕುಮಾ- ೩-೪೪) ; ಈ ಪುರುಳಿಲ್ಲದ 
ನಾಯೊಡಲಂ ಮರುಳೇ ಕರಮೊಲ್ಲೂ ಕೂರ್ಪ ಮಾನಿಸರೊಳರೇ (ರರ್ಶಾಮ್ಯ - 
೭-೧೪೨). ೧೦. ಬುದ್ಧಿವಂತಿಕೆ ; ಜ್ಞಾನ ; ಪುರುಳಂ ಮರುಳಂ ವಹಾಟ್ವಂ 
ಶರನಿಧಿಯಂ ಬೆಂಚೆ ವಳಾಡುವಂ ಕೇಸರಿಯ ನರಿ ಮಾಟ್ಟಂ. . . 
ಕುಸುಮಪತಾಕಂ (6ರ: ೪-೨8). ೧೧. ಜ್ಞಾನಿ; ತಿಳಿವಳಿಕೆಯುಳ್ಳ 
ವನಂ : ಪುರುಳಾಗು, ವುರುಳಾಗು, ಕಲಿಯಾಗು, ಪೇಡಿಯಾಗಣ್ಣ, 
ನೀನೊರ್ವನಿರ್ದಪಯ (6ಕ್ಕತ್ತಾ. ೨೦-೪೦೪). ಪುರಲು : ೧೨. ಶೋಭೆ ; 
ಕುಂತಿ: ಎರಡು ತಿಂಗಳ ಹರೆಯ ಮಗಳೆ ಬರಲು-ತುಂಬಿತು ವತ್ಸಗೇ 


೨೩೪-೬೬೩ : ಸು. 1160). 


ಬಿರುವುನಂಗಳ ಸಿರಿಯು, ಕಂಗಳ ಪ್ರುರಲಿದೇ,. ಕಡೆಕಂಜಿಯೂ 
(ಕಪು. ೨೦-೩೪): ಪುರುಳು: ೧. ನಿನ್ಶ ಪುರುಳೆಲ್ಲಎನು 
ಬೀದಿಗಿಡು ಮಾರಿಬಿಡು ನಿನ್ನೆ ಸಿರಿಯೆಲ್ಲವನು ಬಡವರಿಂಗೆರೆದು 
ಬಿಡ: (ಕಗದ್ಮ. 63). ವಿ. ನೀನುವಲುಹಿನ ತಿರುಳು ನಂಗು 


ಪುರುಳ್‌ 


ಮುಜವೆಯ ಪುರುಳು (ಶ್ರಜುಪು. ೭-೦೯೨) ; ಎನ್ನ ಪ್ರಾಣದ ಪುರುಳನೆನ್ನ 
ಜೀವನರುಚಿಯನೆನ್ನ ಗರಿಮೆಯ ತೆನೆಯ ಕಾಣುತಿಹೆ ಸುಖವ (0೩. 
೪0-8)- ೮. ಪರಿಪರಿಯಾಗಿ ಹಿಂಗರಿಸಲೇಕಹುದೆ:ದು ಪುಶುಳಾಗಿ ಸಿಂಗರಿ 
ಸಿದರು (ಕೆರೆತ. ೩೦-೪೪) ; ಪಪಣಿಗೆಯೊಪ್ಪೆ ಪುರುಳು ಪೊಗರೇಆ್‌ಯಂಗವಸೆ 
ಯಲಂಕಾರಗಳು ಕವಿದು ಪರಿಯೆ ರಸದೊಳ್ಳಂಪು [ಕ]ವ್ಮೂನೆ ಕವಿತೆಯೊಂದನು 
ಪೇಳಿಸೀಂದು (ಶಂ. ೨-೨೬). ೧೩. ಆಶಯ ; ಅಪೇಕ್ಷೆ; ಉದ್ದೇಶ ; 
ಒಳ್‌ಬಗೆಯೊಳು, ಮಗನ, ನನ್ನ, ಮನೆಯ, ಹರಸಿ ನುಡಿದಿರಿ. ನಿಮ್ಮ 
ಪುರುಳು ನಡೆಯಲಣ್ಣ. ಹಕೆಯಿಡಲು ತೆರಳುವೆ (ಶಾರಸಿ. 00-590), 
೧೪.. ಶಬ್ದದ ಅಭಿಪ್ರಾಯ; ಅರ್ಥ; “ ಅನೇಕುರ್ಥಾಃ - ಪಲವು 
ಪುರುಳುಳ್ಳವಾೂಗಿ ” (ಕಾಶಕ್ಕ. ೦); ಪುರುಳೊಂದೆಡೆ ಪದಮೊಂದೆಡೆ 
ಸಂಬಂಧದಿರವಮೊಂದೆಡೆಯೆನೆ ಕೃತಿಯ ವಿರಚಿಸಿ ಕುಕವಿಜನಗಳೇಕೆ ಮಾಳ ರೊ 
ಶಿರಕೆ ಬೇನೆಯ ಸುಕವಿಗಳ (ಕುರಾಸಾಂ. ೦-6೨). ಪೊರಳ್ಳು : 
೬. ಅಲನಣವುಂ ಅಪುತ್ರಕ ಪೊರಳುಮಾನ್‌ ವಿಟ್ಟಾರ್‌ (ಇ. ೫1x 
೦೪೪-೬; 680). ಪೊರುಳಿ್‌: ೫. ನೆಲ್ತಿಗೆಲ್‌ಯ ಕೆಆ್‌ಗಂ ಕೊಟ್ಟ . . . 


ನಾಲ್ವತ್ತೆರಡು ಪೊರುಳುಂ ಬ್ರಾಹ್ಮಣರ್ಗ್ಗಂ ತಪಸಿಯರ್ಗ್ಗಂ ಕೊಟ್ಟ 
ಪೊರುಳು ಮೂವ ತ್ತೇಳೆಂ (ಎಳೆ. 1೫೩, ಹೊಸಕೋ. ೦೦-೦೪; 1023). 
ಹುರುಡ್ಡು: ೨. ಇದಜಕೊಳು ಹೊಕ್ಕು ವಿಚಾರಿಸಿದೊಡೆ 


ಹುರುಡಿನಿತುಂಟೇ (ಕೈ ಕವ" ೨-೬ ಶಲ್ಲವಿ) ; ಈ ಗರುಡನ ಹುರುಡು 
ಗೊತ್ತಿಲ್ಲವೆಂದು ಕಾಣುತ್ತದೆ ಈ ಜನರಿಗೆ (8ನ. 3). ಹುರುಳ್‌ ; ೨. 
ನೀತಿಯೆಂಂಬುದು ನೀರ ಮೇಲೆ ತೇಲುವ ತೆಪ್ಪ ವರಾತ ಬಲ್ಲವರೆತ್ತ ತೆಗೆದಂತೆ 
ಬಹುದದು ಕೇಳಿದರೆ ಹುರುಳುಗದು (ಸಮ್ಮಕಾ. 6-00). ೬. ಗಂಡುಳಿದು 
ಸಿತಗರೆಲ್ಲಂ ಪೆಂಡಿರವೊಲು ಕರುಳ ಬೆರಳ ಹುರುಳಂ ಕೊಟ್ಟುಂ ಕಂಡುಂ 
ನಡೆವರು ಸಿತಗರ ಗಂಡಂ ಶ್ರೀಮಾಚಿ ಜಡಿವನಸಿಯನೆನುತ್ತಂ (ಎಕ. 713. 
"ಳಿ. ೨೩೬೨೫; 1174 ; ಶಾಶಮಂ. 69೩ ನೋ). ೭. ನನ್ನಿಂನಂಸಕಳೆಜಗಂ 
ಸುಖದಿಂದಿರ್ಪೊಡೆ ಹರಣದೊಂದು ಹುರುಳಅಶಸುವರೇ (ಗಂಕೆ. ೬-೩3); 
ತರುಣನೆನ್ನೊಳು ತರಳನೆನ್ನೊಳು ದುರುಳನೆನ್ನೊಳು ಮರುಳನೆನ್ನೊಳು 
ಹುರುಳದೇನುಂಟೈ ಪರೀಕ್ಷಿಸೆ(ಸಾತುತ. ೯-೧೦೬). ಹುರುಳು: ೧. ಧರಧುರ 
ದೊಳಭಿವತಾನಹಾನಿಯ ಹುರುಳಹುದು ಬಿಲುಹೋರಟೆಗೆ ನಿಲಲದಿದೆನುತ್ತಂ 
ವಣೆಗುಂದಿತು ನೆರೆದ ನೃಪನಿಕರ (ಕುವ್ಮಾಆ. ೪-೦೭): ವಿ. ಗಣ್‌ ತೋಲ? 
ಗಂಡರೆಂಬವರ ಕಾಣೆ ನಿಆ೨ ಸೋಂಕಲು ವಂನಿಯಿಲ್ಲ ನೋಡಯ್ಯಾ . 
ಹುಲ್ಲ ಕಿಚ್ಚು ಹೊಲೆಯನ ಮೇಳಾಪ ಅಲ್ಲಿ ಹಂರೆಳಿಲ್ಲ (ಸರ. 00೨) ; 
ಸತ್ಯದ ಹುರುಳನಟಂಯದೆ ಉಳುಗೆಡೆದರೆ ಕಾರ್ಯವೆಂತಹುದು (ಕುನ್ಮಾಕ. 
0೬-೦೭) ; ಆ ಮಹಾತ್ಮನ ಹುರುಳ ನಾನೆಂತಣ೯ವೆನೆನಂತಲಿ ಬಸವ ಚಿ:ತಿಸಿದ 
(ಪ್ರಕ. ೨೦-೭). ೩. ಹುರುಳು ಬಲ್ಲೆವು ಸಾಕು ಹೋಗು (₹೪09. ೨೦-೨೦) | 
ದಿಗ್ವಿಜಯದ ಪರಾಕ್ರಮದ ಹುರುಳು ನಿನಗುಂಟೆಂಬುದದ ಕೆಲಕಿರಿಸು 
(ತೊರ. ೦-೯-೩೦) ; ಪುರುಷರಲಿ ಹುರುಳಿಲ್ಲ ಸಲಹೆ:ದೊರಲಲಕ್ಷಯವೆಂದು 
ವಸ್ತ್ರವ ಕರುಣಿಸಿದ (ಕೋಗಯ. ೦೩-೩೦)- ಪ. ತುದಿಗೊನೆಯ ಚೆಂದೆುಗು 
ಖರ್ಜೂರದಲಿ ಕಾಣೆನು ಹುರುಳ ನಾರುಗದ ವಿರಾಮವನೇನನೆಂಬೆನು 
ನಿಮಿಷನಠಾತ್ರ ದಲಿ (ಕ.ವಾ. ೦೮-೩೭); ಬಿಚ್ಚಿ ಹೇಳಲು ಹುರುಳ ಕಾಣೆನು 
ತುಚ್ಛತನುವಿದನು (೪ಮ್ಮತ. ೨-69)- ಲೆ. ಧಿನಿಲೆಂದುದು ಧರಾಧೀಶ್ವರನ 
ತಂದೆಯು ಹೃದಯದಲಿ ಹುರುಳೇನು ಬಳಿಕುಳಿದವರ ಮೋಣಕ್‌ಗಳ 
(ಕುಠ್ಕಾಳ- ೦.೨). ೯. ಹಿಂದಿನ ಹಳೆಯ ಕತೆಯನ್ನು ಕೆದರುವುದರಲ್ಲಿ 
ಹುರುಳಿಲ್ಲ (ಹಾತುತ್ತ. 99). ೧೩. ಮರುಳಲಾ ವುಜುವತಾತು ಕಡುವೃದ್ಧರಿ 
ಗದೇಕೆಂಬಂತೆ ಚಿತ್ತದ ಹುರುಳ ಬಲ್ಲೆನು ಪಥವ ಬಿ ಕೆಲಸಾರಿ ಸಾಕು 
(ಕುನ್ಶಾರ್ರೋ. 02-೦8). ೧೫. ನೆಲೆ; ಬೀಡಂ; ಆಶ್ರಯ : ಈ ಚರಾಚರ 
ನೆರೆದು ನಿಮ್ಮಯ ರೊ:ಮಕೂಪದ ಹೆೊಅಕಿಯೊಳಗೆ ಹೊಳೆವಾಡುಕಿಹು 


೫೭೦೬ 


* [80 


ಪುರುಳುಗೆಡಿಸು 


ದೆಂಬಗ್ಗಳಿ$ಗಳಿಗೆ ಹುರುಳಿನಿಪ ಹೇರಾಳದಂಗದ ಸಿರಿಯ ತೋಶಿಕ್ಕಿ ಕೃಷ್ಣ 
(ಕುವ್ಮಾರೀ. ೩-೬೨). C೬. ಮರ್ಮ; ರಹಸ್ಯ : ಶ್ರೀಕಂಠಶಾಸ್ಟ್ರಿಗಳು 
ಸುಭಗೆಯೊಡನೆ ಅಧಿಕಪ್ರಾಸಂಗಿಕವಾಗಿ ವರ್ಶಿಸಿದುದಕ್ಕಾಗಿ ತಮ್ಮ ಹುರು 
ಳನ್ನು ಅವಳು ಜೆ ೈಲಿಗೆಲ್ಲಿ ಎಳೆಯುವಳೋ ಎಂಬ ಭಯದಿಂದ ರಾತ್ರಿಯೆಲ್ಲ 
5 ನಿದ್ರೆ ಮಾಡಿದ್ದಿಲ್ಲ (ಗಂಗಾಸಾ. ೯೪). ೧೭. ನಾಯಕ; ಒಡೆಯ; 
ಮುಂದಾಳು ; ಎಲೆಲೆ ವಿಲಯಕೃತುಂತನೋ ನಮ್ಮಳವು ಕೊಳ್ಳದಾ 
ಬೆಂಗೊಡಲಿ . ಮಂಂಕೆೊಳಸದಿರಿ ಮರುಳಾಗದಿರಿ ಹುರುಳಾಗಿ ಹೆಂಡಿರಿಗೆ 
(ಕುವ್ಶಾರೀ-. ೫-00) ; ವ್ಯಾಸಸ್ಫೂರ್ತಿಗೆ ನಡೆಕೋಲಾದನೆ ಮರುಳ್ಗಳ 
ಹುರುಳೇ ಎಡರಾಳುವನೇ ಏ ಬಿನದಕೆ ನನ್ನೆಡೆಗೈತಂದೆ (ಗಠೇಕ. ೨-96). 
೧೮. ಸತ್ವಶಾಲಿಯಾದವನಂ (?) : . ಧರೆಯೊಳು ಮೈಸೂರವರ 
ಕೂಡೆ ವೈರವ ಬೆರಸಿದವರು ಹುರುಳಹರೆ (ಕಂದಿ. ೩-೪೭). 
[ದೇ.॥ ತಮಿ: ಮಲ. ಪೊರುಳ* ; ತುಳು. ಪೊರ್ಲು; ತೆಲು, ಪುರುಲು; 
ಕೋತ. ಪೊರ್ಲ೯] 
ಪುರುಳ್ಳಿ « ಪುರುವಳ್ಳಿ' ನೋ. 
ಪುರುಳ್ಳಿ (ನಾ). ೧. ಹೆಣ್ಣು ಗಿಳಿ; ಸಾರಿಕೆ : “ ಪುರುಳಿಯೆ೨೨:ದುಂ ಸಾರಿಕಿ 
ಯೆಂದುಂ ಪೆಣಕ್ನಳಿ ” (ಕರಸಾ. 38-308) ; ಕಲ್ತೊಡನೋದುವುದಲ್ಲಿ ಗಿಳಿ 
ಗಳುಂ ಪುರುಳಿಗಳುಂ (ಕವಿರಾ. ೦-೦೦) ; ತುಂಬಿ ಗಿಳಿ ಪುರುಳಿ ಕೋಗಿಲೆ 
ಯೆಂಬಿವುವೆರಸಖಿಲತರುಗಳಿಂದ್ರನ ಬೆಸದಿಂದಂ ಬಂದರಿವೆಂದೊಡುಪವನಮಂ 
ಬಣ್ಣಿಸಲೆನಗೆ ನಾಡೆಯಖಂಂ ಕುಜೌ್‌ಪಲ್ತೇ (ಅರಿವು. ೬-೪೨) ; ಕೂರ್ತ ಧೂರ್ತ 
ಸುರಮಿಧುನಂಗಳಾ್‌ ನೆರೆದಳಸುಗಲಿಸೆ ಗಿಳಿಯುಂ ಪುಮುಳಿಯುಮಂಳಸುವುವು 
ದೇವಭಾಷೆಗಳಳಸಂ (ಕಾಠ್ಮಾತ. 650)- ವಿ. ಗಿಳಿ; ಶಂಕ : “ಕನ್ನಡವಕ್ಕಿ 
ಪುರುಳಿ ಪಂಡಿತವಕ್ಕಿಯೆನಲು ಗಿಳಿ” (ಕಬ್ಮಿಳ್ಳೆ. 34): “ಕನ್ನಡವಕ್ಕಿ 
ಪುರುಳಿ ಪಂಡಿತವಕ್ಕಿ ಗಿಳಿಯಕ್ಕು” (ಕಲಮು. ೨೪): ೩. ಗಿಳಿಯಂ 
ಮರಿ; ವಂರಿಗಿಳಿ ; “ ಗಿಳಿವಜೌ್‌ ” (ಕತುನಿ. 6. 1, ೨೦). 
ಪುರುಳ್ಳಿ (ನಾ): ಹಸು; ಪರವತ್ಸಂಗಳ ಬಟ*ಯಂ ಪರಿಗೊಳುತ್ತು 
ತೊಜ್‌ದ ಗೊಂತವಂಂ ಬಿಡುತುಂ ಹೂಂಕರಿಸುತ್ತುಂ ಪೋಪನ್ಗದ ಪಾಕಾಂ. 
ಮಂ] ರುಳಿಗಳಂ ಮಿಗೆ ಮರಲ್ಲೂ ನೋಡಿದನರಸಂ (ರಾವ. 8-೪0). [?] 
ಪುರುಳು 'ಪುರುಳ್‌' ನೋ., 
ಪುರುಳುಗಾಣು `ಪುರುಳ್ಗಾಣ್‌' ನೋ. 
ಪುರುಳುಗೆಡಿಸು, ಹುರಂಳುಗೆಡಿಸು (ಕ್ರಿ)- ೧. ಬಲಗುಂದಿಸು ; ನಿಸ್ತೇಜ 
ಗೊಳಿಸು ; ನಿಶ್ಶಕ್ತಗೊಳಿಸು ;: ನಿಸ್ಸಾರವೆನ್ನುವಂತೆ ಮಾಡು: 
ವರುಣನ ಪುರುಳುಗೆಡಿಸಿ ವಾಯವ್ಮನ ಮರುಳುಮಾಡುತ ಧಸೆದನನು 
ದೊರೆಗೆಡಿಸಿದನು (ಶ್ರಿಫುಸಾಂ. ೬-೬೩೬). ೨. ಹೀಯಾಳಿಸು ; ಧಿಕ್ಕರಿಸಂ ; 
ಪುರುಳಿಯ ಪುರುಳುಗೆಡಿಪ ನುಡಿ ಕದಳೀಸ್ತೆಂಭಮನೇಳಿಸುವೂರುಗಳೊಬ್ಬ 
ದುವಾ ಸತಿಗೆ (8ಯ8ಕಾ. ೨-6). ಹುರುಳುಗೆಡಿಸು : ೧. ಬಾಹ್ಲಕ ದುರುಳ 
ಸೌಬಲ ಸೋಮದತ್ತರ ಹುರುಳುಗೆಡಿಸಿದನೊಬ್ಬ ಶಿಶು ಗೆಲಿದನು ಮಹಾ 
ರಥರ (ಕುಫ್ಮಾರ್ರೋ. 8-3೬); ವಿವಿಧ ವಿಟರನು ಹುರುಳುಗೆಡಿಸುವ ನವ 
ಯವ್ವನೆಭರದ ಎನಿತೆಯರೊಪ್ಪಿದರು (ತೊಂರಾ- 09-೨೭); ಆ ಸ:ರಾಧಿರ್ಪ 
ಹುರೊಳುಗೆಡಿಸುವೆನು (ಉತ್ತರಾ. ೬೨೯). ೨. ಹುರುಳುಗೆ[ಕಾಣಂ-ಗಿ)ಡಿಸು 
ಎರಾವು ನುಡಿದೊಡೆ ಕರಗಿ ಕುಂತಿ:ಮಕ್ಕಳಿಂದೊಡೆ ಹರೆಹಿಕೊಂಬಿರಿ (ಕುನ್ಮಾಣ- 
೫-೧೮): ಹರುಹುಗೆಟ್ಟುದು ತೇರು ಸಾರಥಿ ಹುರುಳುಗೆಡಿಸಿಯೆ ನುಡಿದ 
ನಂಬಿನ ಕೊಅತೆ ತು ವಂನ್ನಾಯು್ತು ದೈವದ್ರೋಹಿಗಳು ನಿಮಗೆ ಅರಿವಿಜಯ 
ವೆಳ್ಲಿಯದು (ಕುರ್ಮಾ: 0-08). ೩. ವಂನಸೋಲಿಸು: ಹರಿ ಹರ 
ಬ್ರಹ್ಮಾದಿ ದೇವರು . . . ಸುಮನನೆರೆಲ್ಲರನು ಬಿಡದೆ ಹುರಳುಗೆಡಿಸುವೆ 
ಸಾಕು ನಳಭೂವರನ ಮಾತೇನಿನ್ನು (893. ೪). ೪. ಪೋಲುಮಾಡು; 
ಹಾಳುಮಾಡು : ವೈರ್ಥಗೊಳಿಸು: ಆತನೆಚ್ಚದು ಪಾಶುಪತವದ 


38 


ಪೈರುಳುಗೆಡು “೫೭೦೭ ಪ್ರರೋಗುಮಿ 


ನಾತುಕೊಂಬವರಾರು ಬಜಸಿದೆ. ಭಟಾಶಿಶಯವನು ಹುರುಳುಗೆಡಿಸುವಿ (ಕೈರಸೂ. 1, ೨೩6). " ಪುರ್ಮಿ ', « ಪ್ರರೆಯಿಂಡು ' ಪರಾ. 

(ಕ:ರ್ಮಾರ್ರೋ. ೦೩-೦೪) [ ಪುರುಳುಗೆಡು -- - ಇಸ್ಮು] [ ದೇ.॥ ತಮಿ. ಪುರೈ ಇ ತಕ್ಕುದಾಗು, ಒಪ್ಪು ; ತೆಲು. ಪುರೆ. ಪುರೇ] 
ಪುರುಳುಗೆಡು, ಹಂರಂಳಂಗೆಡಂ (ಕ್ರಿ). ೧. ಶಕ್ತಿಗಂಂದಂ; ನಿಃಸತ್ತ್ವ ಪುರ್ಕೆ (ನಾ). (ಕರಾ) ಛಾವಣಿ ; ಸೂರಂ : ಮಳೆಗಾಲ ಆರಂಭವಾಗಲು 

ವಾಗಂ ; "“ ಬಲಹೀನವಾಗು : 'ಪುರಂಳಂಗೆಡಿಸು' ಪರಾ. ಹುರುಳು ಹಡಗಸಂಚಾರ ನಿಂತು ಹೋಯಿತು. ಮಂಜಿ ಪತ್ತೆಮಾರುಗಳನ್ನು ದಡಕ್ಕೆ 

ಗೆಡು: ೧. ಅಭಿಮನ್ಮುವಿನ ಹೊಯ್ಲಲಿ ಹುರುಳುಗೆಟ್ಟುದು ಹೆಸರ ನಾಯಕ | 8 ಎಳೆದು. ಮಳೆಯಿಂದ ಒದ್ದೆಯಾಗದಂತೆ ಪುರೆ ಕಟ್ಟಿದರು (ಸೋಂ. ೭). 

ವಾಡಿ (ಉುನ್ಮಾರ್ರೋ. ೫-೩3); ಮಹಾಮುನಿಯ ಪರಮಶಾಪವದೆಂತು ನೃಪ [ ತುಳು. ಪರೆ, ಪೊರೆ ] 

ನಲಿ ಹುರುಳುಗೆಟ್ಟುದು (ಕಾಗ. ೯-೩-೩). ೨. ಅವಹೇಳನವಾಗಂ ; ಪುರ್ಕೆ «ಪೂರಿ ' ನೋ. 

ಅವಮಾನವಾಗಂ : ದುರುಳತನದಿಂದಣ್ಣದೇವನ ಹುರುಳುಗೆಡೆ ಪುರೈ, -ಪುರೇ (ಅ). ಸಾಕಂ, «ಇನ್ನಿ ಬೇಡ ಎಂಬರ್ಥದ ಮಾತು : 

ನುಡಿದನು (ಕುವ್ಕಾಳೆ. ೦೨-೩೦).- [ಪುರುಳು (ಎ ಪುರುಳ*) + ಕೆಡ್ಮು? ಶ್ರೀಕಂಠ ಹೋ ಪುರೆ ಸಾಕು ನಿಲ್ಲು ಎನುತ (ಕೈಕಕೇ. ೦-೬೨): ಪುರೆ ಸಾರು 
ಪುರುಳುಗೊಳ್‌ “ಪುರಂಳ್ಗೊ ಳ್‌' ನೋ. 10| ನಿಲ್ಲು ಕುಳ್ಳಿರು ತೊಲಗೆಂದು ' ನಿರ್ಜರವೇತ್ರಧರರು ತಿದ್ದಿದರು (ಕರತ. 
ಪುರುಳುಗೊಳಿಸು (ಕಿ). “ಅರ್ಥಪೂರ್ಣವಾಗುವೇತೆ ಮಾಡು ; ಸಾರ 8೯-೧೩). ಪುರೇ: ಹೋಹೋ ಪುರೇ ಪುರೇ ಸಾಕುಸಾಕೈ ನಿನ್ನ 

ವತ್ತಾಗಿ ಮಾಡು : ಆರಸಿಯರನಿಬರುಮಾದರದಿಂದೆನ್ನ ಸರಸ ಸಕಾವ್ಯವ ಸಾಹಸದ ಭಕ್ತಿಗೆಮ್ಮುಯ ಮನಂ ಮಚ್ಚಿತು (ಶೆಲಪು- ೦೯-೦೬): 

ಸವಿವಂತೆ ಪರಮಪತಿವೃತೆಯರ ನಡತೆಯನಿಲ್ಲಿ ಪುರುಳುಗೊಳಿಸಿ ಪೊಗಳು [ + ಮರಾ. ಪುರೇ] 

ವೆನು (ಹಂಬ. ೦-೪೭). [ಪುರುಳುಗೊಳ್‌ (ಆ ಪುರಕ ಳ್‌) * —ಇಸ್ಮು]| |ಪುರೆಕಾಮ (ನಾ). ಒಬ್ಬಾತನ ' ಹೆಸರು : ಜುಣಸಾಮಿ ಮಗನ್‌ 
ಪುರುಳೆ 'ಪುರಲೆ' ನೋ. 15 ಪುರೆಕಾಮನ್‌.. . . ಅಅದಿಯೊಗ್ಗೆತ್ತೆನ" (ಎಳ. ಸ, ಬಿಂಗ್‌. ೪೬-೭: 
ಪುರುಳ್ಗಾಣಾ್‌, ಪುರಂಳುಗಾಣಂ (ಕ್ರಿ). ೧. ಪ್ರಯೋಜನವನ್ನು ಕಾಣು : ಸು. 8601). [? + ಕಾಮ] 

ಫಲವನ್ನು ಪಡೆ : ನಾಡಿಗರೆ ದಿನದಿನಂ ಬೇಳ್ಳೊಂದು ಹವ್ಯಮನುಂಡು| |ಪುರೆಯಿಡು (ಕ್ರಿ). ಭಲೆಯೆನ್ನು ; ಕೊಂಡಾಡಂ : ನಿಮ್ಮ ದೊರೆಯೆಂತು- 

ಸವಿಗೊಂಡ ಬೋಟಕಯರೆಶ್ತಾನುಮೊರ್ವನೀ ನಿಚ್ಚವಲಿಯೆಡೆಯಿಂ ನೆಡೆವನಂತ5ನೆ ಪುರೆಯಿಟ್ಟು ಪೊಗಳ್ವಿ ರಿ (ಕತತ- ೪೭-೪೦): ಕೆದಜ ಜಂತ್ರದ 

ಪುರುಳ್ಗಾಣದೆ ಪಜ್ಜೆವಿಟ್ಟು ಕಿರುಳಂ ಸಮಂತು ಪುರುಳಂ ತೋ್‌ವ ಪುಷ್ಪವೃಷ್ಟೀಳಾಸ:ವ ಸುದತಿರನ್ನಳು. ಪುರೆಯಿಟ್ಟು ಮದನಮಂಜನರಿಯತ್ತ 

ಡೋಗವೆಣ್ಸಿ ಸಂಚುಗೈಯಲೆಸಡಂ ಕಣುಂಬಿ ನಿರ್ನೆರಮಾವುಜ್ಞುಗಕ್ಕೆ 20) ಕೈನೀಡೆ ಕೊಟ್ಟಳಾ ಚದುರೆ ಮಂದಾರಮಾಲೆಯನು (ನಾಗಳು. 3೨-೦೦೬). 

ತಡೆವರ್ಪರ್‌ (ಉತುಕ್ಕ. ೩೭೨೩೦). ಪುರುಳುಗಾಣು : ವ. ಧನ * ಪುರಿಯಿ.ಡಾ ' ಪರಾ. [ ಪುರ್ಕೆ 4 ಇಡು] 


ವನ್ನು ಕಾಣು: ಐಶ್ವರ್ಯವನ್ನು ಪಡೆ: ಪುಟ್ಟಿದಂದಿಂದ ಪುರುಳು| |ಪುಠೇ ' ಪುರ್ಮೆ' ನೋ. 
ಗಾಣದವರು ನೆಟ್ಟನೆ ನಿಧಿಯ ಕಂಡಂತೆ ಕಟ್ಟೆಜಕದೊಳಿನಿಯನ ಕಾಣುತ| [ಪುರೋಪ್ತು, ಫುರೋಕ್ತು, ಫ್ರೋಕ್ತು (ನಾ). ಮಾರಾಟ ; ಬಿಕೆರಿ; 


ಮರವಟ್ಟು ಮೈಮಟಕಿತು' 'ನಿಟ್ಟಿಪಳೊ (ಶರಂ. ೭-೪೦). ಎಕ್ರಯ: ಅವಹನೀ ದವಸ . . . ಜತನದಿಂದ ಇರಿಸಿ ಗಿರಾಕಿ ಬಂದ ಬಂದ 
i [ಷರುಳ” + ಕಾಣ್‌] 1] ಪ್ರಕಾರ ಸರಕಾರಕ್ಕೆ ನಿರಖು ಜಾಸ್ತಿ ಕೂಡಿ ಬರುವ ಮೇರೆ ಪುರೋಷ್ತು 
ಪುರುಳೊ ಳ್‌, ಪುರುಳ:ಗೊಳ್‌, ಹಂರುಳುಗೆೊಳ್ಳು (ಕ್ರಿ). ೧. ಸತ್ತ್ವ ಮಾಡಬೇಕು (ಮಶಾನಂ. 11, ೭೩೫ - ಫುರೋಕ್ತು : (9). ಪ್ರೋಕ್ತು : (9). 
ಯಜತವಾಗು ; ಹುರಿಯೇರು ; ಕೆಚ್ಚುಗಟ್ಟು ; ಮಹಾಸ್ವಾಮಿಯವರ [ “ ಪಾಠ. ಹಿಂ. ಫರೋಖ್‌] 
ಸೊಮ್ಮಿನ ಸಯ್ತಿನ ಬಿರುದು . ಉಬೇರನನ್ನೂ ಕಲ್ಪವೃಕ್ಷ ಕಾಮಧೇನು ಪುರೋಖ್ತಾನಿ (ನಾ). ಎರಡನೆಯ ಸಲ ಆಗುವ ಮಾರಾಟ,-ಬಿಕರಿ : 
ಚಿನ್ತಾಮಣಿಗಳನ್ನೂ ನಾಚಿಸುತ್ತ ಪುರುಳ್ಳೊಂಡಿರುವುದು ವಿಶ್ವವಿದಿತವಾಗಿದೆ ಪುರೋಪ್ತಾನಿ ಆದ ದವಸ ಹೋಗಲಾಗಿ ಬುಕಿ ನಿಂತ . . . ದವಸಕ್ಕೆ 
(ಕಟ್ನೀ. ೪೨-೬). ವಿ. ಧನವನ್ನು ಪಡೆ: ಹಣವನ್ನು ಗಳಿಸು: [80| . . . ಬಂದೋಬಸ್ತು ಮಾಡಬೇಕು (6.ಹಾಠಂ. 11. ೭೬)- 
ಪುಯಿಲನೆಸಗುವಲ್ಲಿಯುಂಂ ಪೊಡವಿಯಂ ಪೊರೆವಲ್ಲಿಯುಂ ಪುರುಳ್ಳೊಂ & [ .- ಪಾರ. ಫರೋಖ್ತಾನೀ ) 
ಬಲ್ಲಿಯುಂ ಪುಸಿವುಗದೆ ಧರ್ಮಮನುರಯ್ದ್ಹು ನಡೆವುದು (8ಳವಂ. 33. ೦೦). ಪುರೋಗ (ಗು). ೧. ಮುಂದಿರಂವ ; ಅಗ್ರೇಸರ; ಮುಖ್ಯವಾದ. 
ಪುರುಳುಗೊಳ್‌ : "೧. ` ಪುರಂಳಂಗೊಳಿಸಂ' ಪರಾ. ೨. ಪುಟ್ಟಿದ (ನಾ). ೨. ಮುಂದಾಳು; ನೇತಾರ; ಪ್ರಮಂಖನಾದವನು ; “ಅಗ್ರೃಂ, 
ಮನೆಯೊಳು ಪೋರಿ ಪ್ರರುಳುಗೊಂಬ ದಿಟ್ಟಿ ಗಂಡುಗಳಂತಿರಲಿ ಪ್ರಧಾನಂ, ಪ್ರಮುಖಂ, ಪುರೋಗಂ, ಮುಖ್ಯಂ - - - ಅಗ್ರಣೀಃ ೨ 
ಕೊಟ್ಟುದಟ್‌ಂದ ತಣಿವ ಕುಎರಿಗೆ ಮನಮುಟ್ಟಿ ಕೊಡುವುದು ಕೋವಿದರು |36| ಈ ೧೩ ಮಂಖ್ಯಂ” (ಸಲಾಮು. ೦೦೩-8). [ಸಂ.] 
(೫೦೦. 8-00)- ಹುರುಳುಗೊಳ್ಳು ; ೧. ಹುರುಳುಗೊಂಡ ತಿಡುಳಿನಲ್ಲಿ ಪುರೋಗಮ (ನ್ಯಾ. ೦೦೦ದಾಳಂ; ಖಂಡ: ಪ್ರಮುಖ: 
ನನ್ನ ರುಚಿಯ ನೀನು ಕಂಡು ನಿನ್ನ ಸವಿಯ ನಾನು ಉಂಡು (ಕಳು. “ ಅಗ್ರೇಸರಂ ಪುಂಸ್ಸರನಗ್ರಣಿ ಮುಖ್ಯಂ ಪುರೋಗಮಂ” (ಎಸ್ತುಳೋ. 
೪೪೬-೦೩)- [ ಪ್ರರುಳ್‌ 4 ಕೊಳ) ` 6೩-೯೪); ಮುಕುಂದಂ . . . ಮುಂದೆ ನಿಂವಿರ್ದ ನಂದಗೋಪ 
ಪುರುಳ್ಬೊಡವು (ನಾ). ಅರ್ಥಾಲಂಕಾರ ; ನೂಜುವುರುಳ್ಳೊಡವುಗಳಂ ಪುರೋಗಮರನನುರಾಗದಿಂ ನೋಡಿ (೩ಗಂ- ೪-೮೦ ಐ). [ಸೆಂ.] 
ಬೇಜಕಿನೆ ಬಣ್ಣಿಸಿದನವಆ ಭೇದಂಗಳುಮಂ (ಅಶ್ರೆತಿ. ೦-೦೭). 40| ಪುರೋಗಾಮಿ (ನಾ). ೧. ವಂಂಂದೆ ಹೋಗುವವನು ; ಅಗ್ರಗಾಮಿ : 
| ಪ್ರರುಳ* 4 ತೊಡವು] ಕೈಲಾಸದಲ್ಲಿ ಕಮ್ಮುನಿಷ್ಟರನ್ನು ₹ಂಡು ಪುರೋಗಾವಿಗಳಂತೆಯೇ ಪ್ರತಿ 
ಪ್ರರ, (ನಾ). ಭಲೆ, ಶಹಬ್ಬಾಸ್‌ ಎಂಬರ್ಥದ ಒಂದು ಹೊಗಳಿಕೆಯ ಗಾಮಿಗಳೂ ಹೌಹಾರಬಹುದು (ಕೈರಾಕ- ೧ಮುನ್ನುಡಿ)- ೨. ವಂಖಂಡ ;` 
ನುಡಿ, -ವೆಂಚ್ಚಗೆಂ ಗೆಯಂ ಮಾತು: “ಅರರೇ ಭಾಪುರೆ ಮರು . , . ವ:ಂಂದಾಳಂ. ೩. ಮಂಂಭಾಗದಲ್ಲಿ ನಡೆಯುವ ಸೇವಕ: “ಪುರೋಗಃ, 
ಧಿರುರೇ ಪುರೆಯೆನೆ 'ಕೊಂಡಾಟಂ” (ತಕುಪಿ. ೫8); ಪುರೆ ವರು ದಾನವೆ ಅಗ್ರೇಸರಃ...ಪುರೋಗವುಃ, ಪುಶೋಗಾವಿಖಾ-೭ ಮಂಂದುಕಡೆಃ ನಡೆಯುವ 


ದಾತೃವೆ ಪಾತ್ರವೆ ಸರಿಯುಂಟಿ ನಿನಗೆ (ಕರತ. ೩-೦೦೦), ಹರ ಮೆಚ್ಚಿ | 46 ಊಳಿಗದವನಂ” (ಸಿರ್ಮಾಂಶಿ. ೨೬೮೦). ೪. ಮೊದಲು ಬಂದಂದು ; ಪೂರ್ವ 
ಹೋಹೊ ಭಾವುರೆ ಪುರೆ ಪರೆಯೆನೆ ಸುರಿದರ್ಪೂಮಳೆಯ ನಿರ್ಜರರು ಭಾವಿಯಾದುದು : ಡಾ$ ವ್ಹಿಟ್ನೈ ಅವರ ಪ್ರಕಾರವಂತೂ ಕ್ರಿಯಾ 


ಪ್ರರೋಚಿ 


ರೂಪಗಳೇ ಭಾಷೆಯ ಪುರೋಗಾವಿಗಳು (ಉತ೫: ೨೬೬). 
[ ಸಂ. ಪ್ರರೋಗಾಮಿನ*] 

ಪುರೋಚಿ (ನಾ). ೧. (ಉಕ) (ಕಲಿಯಬೇಕಾದ ಮಗ್ಗಿ, ಕೋಷ್ಟಕ 
ಮೊದಲಾದುವುಗಳನ್ನು ಕಂಠಪಾಠ ಮಾಡುವ ಉದ್ದೇಶದಿಂದ 
ಬೆಳಗಿನಲ್ಲಿ ಹಾಗೂ ಸಾಯಂಕುಲದಲ್ಲಿ) ಪುನಃ ಪುನಃ ಸಾಮೂಹಿಕ 
ವಾಗಿ ಹೇಳುವುದೂ; ಸಂತೆ ಹೇಳುವುದು ; ಪುರಶ್ಚರಣ ; ಎಲ್ಲ 
ವಿದ್ಯಾರ್ಥಿಗಳನ್ನು ಸಾಲಾಗಿ ನಿಲ್ಲಿಸಿ “ಪುರೋಜಿ್‌ ಹೇಳಿಸುವಾಗ ನನಗೆಂತಹ 
ಉಬ್ಬು 1 (ಗಾತ: ಟಂ). ೨. ನಡೆದಂ ಹೋದ (ದಂಃಖದ) ಸಂಗತಿ 
ಯಂನ್ನು ಪುನಃ ಹೇಳುವುದು ; ಪುನರಾವರ್ತನೆ ; ಅಣ್ಣ ತಂದೆ ತಾಯಿಗೆ 
ತುರು ಕೊಟ್ಟಿ. ಅವರೂ ಬಂದರು. ಹೈದ್ರಾಬಾದಿನ ಕತೆಯ ಪುರೋಚಿ 
ಯಾಯಿತು (ಕ. ೦೬೬): ಎಲ್ಲವನ್ನೂ ಮುಂಚಿನಿಂದ ನಾನು ಮತ್ತೆ 
ಪುರೋಚಿ ವಾಚಿಸಿದೆ (ರೀಕಹ. 11, ೦೮೩). 

[ *- ಮರಾ. ಪರವಚಾ, ಪರವಾಚಾ, ವರೋಚಾ)] 

ಪುರೋಡಾತ (ನು). ೧. ಯಜ್ಞಯಾಗಾದಿ ಶ್ರೌತಕರ್ಮಗಳಲ್ಲಿ:ದೇವತಾ 
ಪ್ರೀತ್ಯರ್ಥವಾಗಿ ಕೊಡುವ ಹವಿಸ್ಸು ; ತುಪ್ಪದಲ್ಲಿ ಹುರಿದು ನೀರಲ್ಲಿ 
ನೆನಸಿದ ಹಿಟ್ಪು : ಆದರಿಸಿ ಪರಿಚಾರಕರು ಸಂಪಾದಿಸಿದ ಫೃತ ಚರು 
ಪುರೋಡಾಶಾದಿ ಸಂಭಾರೌಘವನುವಾಯಿತ್ತು ನಿಮಿಷದಲ್ಲಿ (ಕುಠ್ಮಾಸ. 
೩ ೨೨): ಚರು ಪುರೊ:ಡಾಶ ತಂಡುಲ ತಿಲ ವ್ರೀಹಿ ಫ್ಯ್ವಹದುರು 
ಹವಿರ್ಧೂಮದಿಂದರುಣಲೋಚನನಾಗಿ . . . ಯಜ್ಞ ಶಾಲೆಯೊಳಧ್ವರದೀಕ್ಷೆ 
ಯುಂದೆ ಕುಳ್ಳಿರ್ದೆಸೆವ ರಾಮನಂ ಕಡು. ಚರರಿಂತೆಂದರೆ (ಕೈಜಳಾ. ೨೦-೩೩)- 
೨. ಹೋವಂ ಮಾಡಿ ಉಳಿದ ಹವಿಸ್ಸು; ಹಹಶೇಷ ; ಅಂತು 
ಪುರೋಡಾಶಪವಿತ್ರೋದರನುಂ ಸೋಮಪಾನಕಷುಖಿತೋದರನುವಣಾಗಿ 
ಮೂವತ್ತೆರಡುದಿಐಸದೊ೪* ಕ್ರತುವಂ ನಿರ್ವರ್ತಿಸಿ (ಪಂಶರಾ. ೩-೩6 ನ); 
ಪುರೋಡುಶಭೊ:ಜನಪವಿಶ್ರೀಕೃತಗುತ್ರನು೦ * * ದೇವಶರ್ಮುನೆಂಬ 
ವೂರ್ವನಿರ್ಷಂ (ಶುಶಶಂ- 069-೬) - [ಸಂ.) 

ಪುರೋದ್ಯಾನ (ನಾ). ನಗರದ ಉಪವನ ; ನಗರೋದ್ಮಾನ : ಪಾಳೆಯಂ 
ಬಿಟ್ಟುದು ಪುರೋದ್ಯಾನವೀಧಿಗಳೊಳ್‌ (ತೈ ಮಿಧಾ- ೦೬-90); ಪುರೋದ್ಮಾನ 
ವೀಧಿಯೊಳ್‌ ಪಾಳೆಯಂ ಬಿಟ್ಟುದರ್ಜುನನ ಸೇನೆ! (ಶಕ್ರಾಂಗ. ೬3-೦೪೬೪): 

[ ಸಂ.) ಸ 

ಪುರೋಧ (ನಾ). ಪುರೋಹಿತ : “ಸೌವಸ್ತಿಕಂ ಪುರೋಧಂ ಪುರೋಹಿತ 
ನಲ್ಕು” (ಮಗಣ- ೭೪-೫)- [ಸಂ. ಪುರೋಧಸ*) 

ಹೈರೋಧಸ (ನಾ). ೧. ರಾಜಪುರೋಹಿತ. ೨. ಪುರೋಹಿತ : ಅಂತು 
ಬಿನ್ನವಿಸಿದ ಪುರೋಧಸಪುರಸ್ಸರಂ . . . ರಾಜ್ಯಾಭಿಷವಣ ಮಂಡಪದೊಳ* 
ಮಂಗಳವಿಧಾನವುನವ್ಯವಧಾನಂ ಮಾಡಿಮೆಂದು ಕಟುಪಿದಾಗಳ್‌ (ಅನಂತು. 
ಎ 5); ಶರ್ಯಾತಿರಾಜಂ - - - ಜನ್ನಕ್ಕೆ ತನ್ನಳಿಯನನೆ ಪುರೋಧಸ 
ನಾಗೆ ಬ್ಲರವೇಟ್ದು (ರಾಮಾಕೃ, ೬೪-೨೩) - (ಸಂ. ಪುರೋಧಸ್‌) 


೫೭೦೮ 


ಪುರೋಪಕಂಶ (ನಾ). ಪಟ್ಟಣದ ಹತ್ತಿರದ ಪ್ರದೇಶ : ದನುಜಪುರೋಪ |: 


ಕಂಠದ ₹ಲವತಿಗಳ ಶೀರದಲಿ ಬಿಡಿಸಿದನು ಪಾಳೆಯ ವ (ಕುರ್ಮಾ. 


93-0೩) : ರಾಜಶಿರೋಮಣಿಯ ಟಕಾಯ ಬಿಟ್ಟುದು ಬಳಿಕ 
ಪುರೋಪಕಂಠದಲಿ (ಕೊಕಂಾ. ೦-೬-೦೨) - [ ಸಂ.) 
ಪುರೋಭಾಗ (ನಾ). ೧. ಮುಂಭಾಗ ; ವಬಂದಣ ಪ್ರದೇಶ ; 


ಅನಿಂದ್ಮರಾಜಭವನಪುರೋಭಾಗದೊಳಿರ್ದು ನಡೆದೆರೆದರ(ದ)ನರೆನಿಸಿ ಲೋಭ 
ಕೃಸರಪಸರವಮಿಲ್ಲದಿರ್ದ ಬಚ್ಚರ ಪಸರಂಗಳುಮಂ - ತೋಹುತ್ತುಂ 
ಬಂದು (ಕಾಫು. 4೧೦85) ; ಭಗವದಿಂದುವತೌಳಿಯ ಪುರೋಭಾಗ 
ದೊಳ್‌ ನಿಂಡು ಪೊಡಎಟ್ಟ್‌ (ಕಾದಂಪೂ ೩6೩) ; ಚಂದ್ರಾರ್ಕರಂ ಗೆಲೆ 


ಪರ್ಚು 


ವಂದಾ ಬರುಸಿರ್ಪವರ್‌ ಭರತ ಶತ್ರುಫ್ನರ್‌ ಪುರೋಭಇಗದೊಳ್‌ 
(ಶಂರಾಮಾ. ೩-೦೦೦). ವಿ. ವಂಂಂಭಾಗದ ಸೈನ್ಯ; ಮಂಂಚೂಣಿ : 
ಕಲಿಭೀಮನೆಡದಲಿ ಕಲಕಿದನು ಬಲವಂಕದಲಿ ಕೈವಳಿಸಿ ಕೊಂದನು ವರ 
ಪುರೋಭಾಗವ ವಿಭಾಡಿಸಿದ (ಳುಮ್ಮಳ. ೧೩-೦9)- ೩. (ತನಗೆ) ಸಂಬಂಧ 
ವಿಲ್ಲದ ವಿಷಯದಲ್ಲಿ ಬಾಯಿ ಹಾಕುವಿಕೆ ; ಅಧಿಕಪ್ಪಸಂಗತನ. 
೪. ಹೊಟ್ಟೆಕಿಚ್ಚು : ಮತ್ಸರ. [ಸಂ.7 ೨ 

ಪುರೋಭಾಗಿ (ಗಂ). ೧. ಅಧಿಕಪ್ರಸಂಗ ಮಾಡುವ. ೨. ಕಂಹಕ 
ಬುದ್ಧಿಯುಳ್ಳ ; ರಂಧ್ರಾನ್ವೇಷಿಯಾದ; ಹುಳುಕುಗಳನ್ನು 
ಹಂಡ:ಕುವ ಸ ಭಾವದ. (ನಂ). ೩. ಮತ್ಸರಬುದ್ಧಿಯುಳ ೈ 
ವನು; ದೋಷೈಕದೃಷ್ಟಿಯವನು : ಛಿದ್ರಾನ್ವೇಹಿ : “ದೋಷಗ್ರಾಜ 
ಪುರೋಭಾಗಿ” (ಕಸ್ತುಳೋ. ೦೦೦-೦೭). ೪ಉ. ಎರಡಂನಾಲಗೆಯವನಂ ; 
ಸುಳ್ಳುಗಾರ : “ಎರಡು ನುಡಿವವ ಪುರೋ[ಶಾಕಾಂ.ಪರೋ]ಭಾಗಿ 
ದ್ವಿಜಿಹ್ವಕಂ” (ಮಂಠರಾ. ೬೮ -€). [ಸಂ. ಪರೊ;ಭಾಗಿನ್‌) 

ಪುರೋಭವೃದ್ಧಿ (ನಾ). ಮಂಂದಿನ ಏಳಿಗೆ; ಉತ್ತರೋತ್ತರ ಉನ್ನತಿ, 
ಶ್ರೇಯ : ಅವನು ಎಷ್ಟರ ಮಟ್ಟಿಗೆ ಪುರೋಭಿವೃದ್ಧಿ ಹೊಂದುವುದು 
ಸಾಧ್ಯವೋ ಅಷ್ಟು ಮಟ್ಟಿಗೆ ವಪುಖೋಧಭಿವೃದ್ಧಿ ಹೆ೧ಂದುವುವಕ್ಕಾಗಷದುದಿಲ್ಲ 
(ಕ್ರಿಜಾಕಿ. ೦೩): ವ್ಯಕ್ತಿಯ ಪುರೋಭಿವೃದ್ಧಿ . - . ರಾಷ್ಟ್ರದ ಅಖಂಡ 
ಹಿತ (ಕಿಕ್ಚದ. ೨೬)- [ಸಂ.] 

ಪುರೋಹಿತ (ಗು). ೧. ಮುಂದೆ ಇರಿಸಿದ.-ಇಟ್ಟ. ವಿ. ನೇಮಕ 
ಮಾಡಿದ ; ನಿಯಮಿಸಿದ. (ನಾ). ೩. ಕಾರ್ಯನಿರ್ವಹಣೆಗಾಗಿ 
ನಿಯವಿಂತನಾದವನು. ೪. (ಒಂದು ಮನೆತನದ) ಎಲ್ಲ ಧಾರ್ಮಿಕ 
ವ್ರತಾದಿಗಳನಲ್ನ ತಾನೇ ಮುಂದಾಗಿ, ನಿಂತು ಮಾಡಿಸುವವನು: 
“ಪ್ರಶಾಂತೂತಾನುಷ್ಮಾನರೆಶಂ ಕೃತಶಾಂತಿವಿಧಾನಂ ಸೌವಸ್ತಿಕಂ ಪುರೋಹಿತ 
ನಾತಂ” (ಎಸ್ತುಕೋ. ೬೦-89) ; ಪುರೋಹಿತಂ . . - ಅಟ್ಟಲೆವೇಟ್ಲನವರ್ಗೆ 
ಶಾಸನಹರರಂ (ಅ0ಪು. ೦೪-೩೦) ; ನಾಮಕರಣೋತಶ್ಸವಮಂ ಮಾಡಲೆಂದು 
ಗಾರ್ಗ್ಮನೆಂಬ ಪುರೋಹಿತಂ - . - ಪರಸಿ ಪೋಪುಮಂ (ಚನ. ೩-೨೬ ಮ: 
ಪೂಡವಿಯೊಳಗೆ ಪುರೋಹಿತರನವಗಡಿಸಿ ಧರ್ಮದ ಬಲದಿ ನಾಕಕೆ ನಡೆವ 
ರಾಯರ ಹೊಯಿದಿಳಿಯಲಿಕ್ಕು ವರಧೋಗತಶಿಗೆ ನಿರ್ಜರರು 
(ಕುವ್ಮಾಉ" 9-೭೭)- [ಸಂ.] 

ಪ್ರರೋಹಿತಪ್ರಭುತ್ವ (ನಾ). ಧರ್ಮಾಧಿಕಾರಿಗಳ ಅಧಿಕಾರ : “(ಧರ್ಮ 
ವಿಷಯಗಳಲ್ಲಿ) ಪರೋಹಿತಪ್ರಭುತ್ವ” (erarchy. ಇಂಕರಿ)- ([ಸಂ.] 

ಪುರೋಹಿತರತ್ನ (ನಾ). [ಜೈನ] ಚಕ್ರವರ್ಶಿಗೆ ಒದಗುವ ಏಳು 
ಜೀವರತ್ನಗಳಲ್ಲಿ ಒಂದು ; ಉತ್ತಮನಾದ ಪುರೋಹಿತ: 
ಶಾಂತಿಕಪೌಖ್ಚಕಕ್ರಿಯಾಕುಶಲನುಂ ಧರ್ಮಕಾರ್ಯಾದಿಕುಶಲನುಮಪ್ಪ 
ಬುದ್ಧಿಸುಗರನೆಂಬ ವಪುರೋಹಿತರತ್ನಮಂಂ ಮನೋಹರೆಮವ್ಪ 
ಸ್ತ್ರೀರತ್ನಮುಮೆಂದಿಂತು ಜೀವಾಜೀವರೆತ್ನಂಗಳಂ . . - ಪೂಜಿಸಿ (ಅ0ಪು. 
90-೩5) ; ಚವರ್ಶಿಯನೆಯ್ದಲೀಯದೆ ರಾಜ್ಯತಂತ್ರವೆಲ್ಲವುಂ ಸಂತಯ್ಗಿ 
ನಡೆಯಿಸುವ ಪುರೋಹಿತರತ್ನಮು೦ (ಕಸಂ. ೦೭-೨೩). (ಸಂ. 

ಪುರ್ಗಿ :ಪುಟ್ನಿ' ನೋ. 

ಪುರ್ಗು `ಪುಟ್ಲು' ನೋ. 

ಪುರ್ಚು, ಪುಚ್ಚ್ಯು, ಹುಚ್ಚು (ನಾ). ೧. ಮರುಳು; ಬಂದ್ವಿ ಭ್ರಂಶ; 
ಮತಿಭ್ರಮಣೆ : ಸಂಭವಿಸಲ್‌" ವಾರುಣಿಯಿಂದೆ ಪುರ್ಚು ದಿನವಂ 
ತಾಂ ಬಿಳ್ತನಸ್ತಾದ್ರಿಯೊಳ್‌ (ಕಂದ್ರಶರ್ಮು- ೬೦-೫೩); ಇಂತೆಮಗೆ ಪೆರ್ಕೊರಗು 
ಆ ಪುರ್ಚು ಪಣದೊಡಂ (9ಕ್ಕತ್ಕಾ. ೦೦-೨೩೩). "ಪುರ್ಚುಗೊಳ್‌' 
ಪರಾ. ೨. ಮರಂಳಂ ಹಿಡಿದ ವ್ಯಕ್ತಿ: ಬುದ್ಧಿಭ್ರಂಶವಾದವನು ; 


ಅತಳಟಾ, ಮನವೇ, ನೀಂ ಪುರ್ಚಲಂ ! (ಶಾಸೋಏ. ೦೧೪ ಕೇಕು). 


ಪ್ರರ್ಚುಕುಣಿತ 


೩- ಹೆಚ್ಚಳ; ಆಧಿಕ್ಕ : “ಪುರ್ಚುವೊಳೆ' ಪರಾ. ಪುಚ್ಚು, : ೧. 
ಎಲ್ಲಿಯ ಗಂಗೆ ನೀನಾರು ಎಚಾರವೇನಿಲ್ಲವೆ ಗಿರಿಜೆಯ ಮಾಸಲ ಪುಲ್ಲಾಳಿಯ 
ವೆಚ್ಚಿಸೆ ಪುಚ್ಚು ಪೆಚ್ಚಿತೆ (ಕೊಲಸೋ- ೦೨-೩೮) ಕಚ್ಚಿದುದಾ ` ಪರೀಕ್ಷಿತನ 
ತಕ್ಷಕನಂಶದು ಪೋಗೆ ಚಿತ್ತದೊಳ್‌ ಪುಚ್ಚಿಡೆಗೊಂಡ ಮಾಳ್ಕೆಯೊಳು 
ಭೂಮಿಯೊಳಿಪು ಶರಗಂಗಳಿಲ್ಲ ಕಣ ಚ್ಹಿಕೊಳ್ಳು: ತ್ರಲಂದೂ ಜನಮೇಜಯನಿಂ 
ಹತವಾದುದಿಲ್ಲವೇ ಕಿಚ್ಚಲಿ (ಕಣಕ. ೨೪). ೪. ಆಸಕ್ತಿಯನ್ನುಂಟು 
ಮಾಡುವಂತಹುದು ; ಮೋಹಕವಾದುದಂ ; ಬುಧೆಜನರಿಗೆ ' ಪೆಚ್ಚು 
ದುರಿತವನಕೆ ಕಾಳ್ಕಿಚ್ಚು ವಿರಹಿಗಳಿಗೆ ಪುಚ್ಚು ವೀರರ್ಗೆ ನುಚ್ಚು ಕೇಳ್ವರಿಗಿದು 
ಶನಿಬೆಲ್ಲದಚ್ಚ್ಚ (ನೋಡಕ. ೦-೩೪). ಹುಚ್ಚು : ೧. ಶರಧಿಗೆ ಮಿಗೆ ಪೆಚ್ಚಂ 
ರಥಾಂಗಕ್ಕೆ ಹುಚ್ಚಂ ಪಿರಿದ ಕ ದಿ ತ್ತುದಾ ವಿಸಿತ್ತು .. . ಸಂಧಾಸೂತಿಬಿಂಬಂ 
(ತ್ರಿ ತತ” ೨೪-೦೩೪); ರಚ್ಚಿನಿಂ ಕನಕಕಶ್ಮಪ ರಕ್ತಗುಡಿಯಲುರೆ ಹುಚ್ಚು 
ಪರಿವೇಷ್ಟಸಿತು ಜಾಣ್ವಿಕೆಯಂ ಗತವಾಗಿ ತಿರ್ಯಕ್ಕು ಮೃಗವಾದೆಲಾ 
(ತರತು. ೩-೦೭). ವ. ವಪಾನಿನಿಯರಾತನ ರೂಪ ಕಂಡುದುಂಟಾದಡೆ 
ತಮ್ಮ ಗಂಡರ ಮಿದು ಹುಚ್ಚಹರು (ಕೋಶತ. ೨೪-೨೬)- ೫. ವೆಚಂರ್ಚಿ 
ಮಾತು ; ಬಂದ್ಧಿವಂತಿಕೆಯಿಲ್ಲದ ಬಾಲಿಶವಾದ ನುಡಿ ;: ಮೆಚ್ಚಿದ 
ನಿಯಳೊಂದು ಹುಚ್ಚ ನುಡಿದರೆ ನೊಚ್ಚಗಾಗಿಹುದು ನಲ್ಲರಿಗೆ (ಕಠ. 
00:೩೯). ಹ. ಗೀಳು; ಅತ್ಯಾಸಕ್ತಿ: ವ್ಯಾಮೋಹ : ಅನುಗಾಲ 
ಕಿಚ್ಚು ಭವದೊಳಗ್ಹಚ್ಚು ಅನುಭವದ ಕಿಚ್ಚು ಸವಿ ನೋಡೋ ಹುಚ್ಚು 
(ಪುರಂದ-` ೨ 8೩-೩), ವಿಜಯದಾಸರ ತಾತೆ ಮುತ್ತಾತಂದಿರಿಗಿದ್ದ ಈ 
ಹುಚ್ಚು ಆಚ್ಚಳಿಯದೆ ಇವರಿಗೂ ಅಂಟಿಕೊಂಡಿತ್ತು (ಕಂನಿಶು. ೦)- 
ಇನ್ನ » “ಪೆಚ್ಚು” ಪರಾ. 
ಚ್ಚುಹುಚ್ಮುಲ ಹುಚ್ಚುಚ್ಚು (ದ್ವಿರುಕ್ತಿ) ; ಅವನ: ಯಾವಾಗಲೂ 
ನ (633); ಹುಚ್ಚುಚ್ಚಾಗಿ ಮಾತಾಡಬೇಡ (ರೊಠಿ). 
BE ಬಂದ್ಧಿಗೇಡಿಯಾಗಂ ; “ವಿಚಾರಶಕ್ತಿ; ಯನ್ನೂ ಕಳೆದು 
ಕೊಳಂ ೭ ಹುಟ್ಳುಗದೇಡ ಕಾಳಗದೊಳು ನೀನೆಂದಚ್ಚ ರಿಯಾಗಿ ಮುಡಿದನು 
(ಅತಂತ. 38-4೭); ಆವರಿವರನು ಕಂಡು ಹುಚ್ಚಾಗದಿರು ಜೋಕೆ (ಇಂಾಶ- 
€0&-೩೩)- ಹುಚ್ಚುಚ್ಚಾರ-. ಮನಸ್ಸಿಗೆ ಬಂದಂತೆ ನಡೆದಂಕೊಳ್ಳವುದಂ; 
ಹತೋಟಿಯಿಂಲ್ಲದಂತೆ ಇರಂವುದು : ಇಲ್ಲಿ ನಿಮ್ಮ ಹುಚ್ಚುಚ್ಚಾರವನ್ನು 
ಕಟ್ಟಿಡಿರಿ (ಳೆ. ೪೪) ನನಗೆ ಈಗಿನ ಹುಚ್ಚುಚ್ಚಾರ ಎಷ್ಟೂ ಸೇರಿಕೆ 
ಬರೂದಿಲ್ಲ (ಕವ: 3೪೭). ಹುಚ್ಚು ಮಾಡು - ಬುದ್ಧಿಭ್ರಮಣೆಯಾಗಟವಂತೆ 
ಮಾಡು; ದಿಕ್ಕುಗೆಡಿಸಂ : ಪೆಣಗಳಂ ವೆಚ್ಚಿದರ್‌ ಭೂತವೇಶಾಳಸಂಕುಲಕೆ 
ನೆಆಕಿ ಹುಚ್ಚು ಮಾಡಿದರೊಂದು ನಿಮಿಷದೊಳ್‌ ದಿವಿಜರಂ ಖಳಭಟ೦್‌ 
(ತಂತ್ರ ೪೨-೩). ಖುಟ್ಟುಹುಚ್ಜ್ಚಾಗು ಎ ಗಳೆಗುಂದಂ; ವಿವರ್ಣವಾಗು : 
ಎನ್ನ ಮೂಖವೇಕೆ ಹೀಗೆ ಹುಚ್ಚು ಹುಚ್ಬಾಗಿದೆ (ಆಡು: ೪೫). 
[ದೇ. ತಮಿ. ಮಲ, ಎಚ್ಚು ; ತೆಲು. ಪಚ್ಚೆ; ಕೋಕ. ಪುಚ್‌] 
ಪ್ರರ್ಚುಳ:ಣಿತ, ಹುಚ್ಚು ಕುಣಿತ (ನಾ). ಆವೇಶದ ಕುಣಿತ ; ಮನಸ್ಸು 
ಬಂದಂತೆ ಕಂಣಿಯಂವಿಕೆ : ಮುಂಗಾರ 'ಭೈರವಂ . . ; ಧಿಮ್ಮೆಂದು 
ಧೀಂಕಿಟ್ಟು ಪದಮೆತ್ತಿ ಪದಮಿಟ್ಟು ಪುರ್ಚುಕುಣಿತಂ ಕುಣಿದನಾ ಶಲ್ಲಣಿಸೆ 
ಲಂಕೆ! (ಶ್ರೀಕಾವತಿ- ೩೬೯-೨೨೨). ಹುಚ್ಚುಕುಣಿತ : ಏ ರಘು, ಏನೋ 
ಅದು ಹುಚ್ಚುಕುಣಿತ |! (ಕುಂಗಳ- ೨). [ಪುರ್ಚು 4 ಕುಣಿತ) 
ಪುರ್ಚುಗೊಳ್‌, ಪುಚ್ಚುಗೊಳ್‌, ಹುಚ್ಚುಗೊಳ್‌ (ಕ್ರಿ). ೧. ಹಂಚ್ಚು 
ಹಿಡಿ; ವಂತಿಭ್ರಂಶವಾಗು ; ನೀಲಿಯ ಕನಕದ ಜೇರಂಕೋಲೆಯ 
ಬೇರೆಂಬಿವಂ ಸಮಂಗೊಂಡರೆ ನೀಂ.ಪಾಲಿಂದೆ ಕುಡಿಸಲಂತದು ಸೋಲಿಸುಗುಂ 
ಪುರ್ಚು[ ಕಾಂ. ಚ್ಮು )ಗೊಂಡ .ನಾಯ್ಗಳ ವಿಷಮಂ (ಶುದ. ೦೩-೫೪) ; 
ಬಲ್ಲನೆ ಗಾನಮಂ ಬಧಿರಂ .. - ಪ್ರರ್ಚುಗೊಂಡ ಮನುಜಂ 
ಶಿವತತ್ವಸದರ್ಥಸಾರಮ ಬಲ್ಲನೆ (ಕೃತಂ. ೪). ಪುಚ್ಚುಗೊಳ್‌ : 


೫೭೦೯ 


ಪುರ್ವಸಿದ್ಧಾ ಯ 


೧. ಪುಚ್ಚುಗೊಂಡ ನಾಯಿ ಬಲ್ಲುದೇ ಸಾಕಿದೊಡೆಯನ (ರುಡಿಕಹಿ, ೦೬-೦೬). 
ಹುಚ್ಚು ಗೊಳ್‌ ; ೧. ಪಚ್ಚೆ ವಿಲ್ಲ್ಗಾನೇನಾದ ಹುಚ್ಚುಗೊಂಡಂತೆಮ್ಮ ಬಿಸುಟು 
ಹೋದನೆ [(66ಕ. 8೨-೩೬೩)- ೨. ಗೀಳು ಹಿಡಿ; ಮೋಹವುಂಟಾಗು 
ಮಚ್ಚ ಜಹಾ ಿಲಂಪಟದಿ ಗಜ ಕಚ್ಚೆಯಲಿ ನೇತ್ರದಲಿ ಶಲಭ ಶ್ರುತೇಚ್ಛೆಯಲಿ 
ದರ್ವೀಕರನು ಘ್ರಾಣೇಚ್ಛೆಯಲಿ ಭ್ರಮರ ಹುಚ್ಚುಗೊಂಡೊಂದೊಂದು 
ವಿಷಯಕೆ ಮೆಚ್ಚಿ ಕೆಟ್ಟವು ಪಂಚವಿಧವಿಷಯೇಚ್ಛೆಯಲಿ ತಗಲಿರ್ಪ 
ಮನ:ಜನು ಕೆಡು ವುದೇನರಿದು (೪ಮ್ಮುತ. ೨-6೪). ೩. ಮೋಹಗೊಳ್ಳೊ, ; 
ವಂನಸೋಲು ; ಮರುಳಾಗು : ಹುಚ್ಚುಗೊಂಡುದು ನೈಪರ ತಿಂಥಿಣಿ 
ಅಚ್ಚರಿಯ ಗಂಧರ್ವದತ್ತೆ ಯ ವೀಣೆಯನು ಕೇಳಿ (ಸೌಕ್ಮಳಾ. ೦೮-೪). 
[ ಪುರ್ಚು -- ಕೊಳ್‌, ) 

ಪುರ್ಚುವೊಳೆ, ಹುಚ್ಚುಹೊಳೆ (ನಾ). (ಒವಿಸ್ಮಿಂದೊಮ್ಮೆಲೆ) ಮಹಾ 
ಪೂರ ಬಂದ ಹೊಳೆ; ಉಕ್ಕಿ ಹರಿಯುವ ತೊರೆ : ಬಿದ್ದುದೆ ತಡಂ 
ಪೊಡೆಗೆ ಮದ್ದು ನೆಗೆದುದು, ನನ್ನಿ ಪೊರಗೆ 1 ಪರಿದುದು ಪ್ರರ್ಚುವೊಳೆಯಂತೆ 
(ಶ್ರೀರಾವತಿ ೩೭೩-೩೦೪). ಹುಚ್ಚುಡೊಳೆ : ಹುಚ್ಚುಹೊಳೆ ಮತ್ತ ತ್ತಣಿಂದಕಟ 
ನೂಕಿದುದು (ಈತ. ೦೩-೨೩); "ಏಲ್ಲವನ್ನೂ ಕೊಚ್ಚು ತ್ರೇನೆಂದಂ ಹೊರಟ ಈ 
ಹುಚ್ಚುಹೊಳೆಯನ್ನು ಲೋಕೋಷಕಾರಿಯಾಗುವಂತೆ ವಷಾಡುವ ಮಾರ್ಗ 
ವೇನಾದರೂ ಇದೆಯೇ ? (ಶೆತಂರಾ: ೦೩೭). 

[ ಪುರ್ಚು + ಪೊಳ್ಳೆ (ಎ ವೊಲ”,)) 

ಪ್ರರ್ಚೇಟ*, ಹುಚ್ಚೇಳು (ಕ್ರಿ). ೧. ಮರುಳು ಹಿಡಿ; ಬುದ್ಧಿ 
ಕೆಟ್ಟುಹೋಗು : ತಣಿವೆಂಬುದೇ ಇದರ ತೊನಸೆಯಾ ಕೂರ್ಮೊನೆಯ 
ಕುಟುಕಿಂದೆ ಪುರ್ಚುವುರ್ಚಿಟ್ಲೂ ನೆಗೆನೆಗೆದು ಓಡಿದೆನ್‌ ಸೆನ್‌ಕ್ರಿಯದ 
ತಣ್ಟೇಅವ ಪೊನಲೆಡೆಗೆ (ಿಠ್ಠಶ್ರ. ೩೬-೭೭೨). ಹುಚ್ಚೇಳು : ೧. ಕೃಷ್ಣನು 
ಹೇಳಿದ ಗೀತೆಯ ಪಾರ್ಥನ: ಕೇಳಿದನಾಕಂಲ ನೀಗಿ ಅಭಿಮನ್ಯು ಮಡಿದಾಗ 
ಮಾತ್ರ ಹುಚ್ಚಿದ್ದನು (ಇಂಕಾಶ. ೪೮-೩೦). ೨. ಆವೇಶವು ಹೆಚ್ಚಾಗು; 
ಉದ್ರಿಕ್ತವಾಗು ; ಕಂತಿ ಎಂಬುವ ಭೂತ ತಲೆಗೆದರಿ ಹುಚ್ಚಿದ್ದು 
ಸುತ್ತುತ್ತಿದೆ ಭೀಮಛಾಯೆಯು ಚೆಲ್ಲಿ (ಶಾಂತ. 8-6); ಕೊಲೆ ಮಾಡಿದ 
ಆರೋಪಿಗಳಿಗೆ ಶಿಕ್ಷೆಯಾದ ಸುದ್ದಿ ಕೇಳಿ ಲಕ್ಷ್ಮಣ ಹುಚ್ಚೆದ್ದು .,. 
ಕುಣಿದಾಡಹತ್ತಿ ದನೆಂದು ಕೇಳಿದೆ (ಮನಕೆ. ೨೪)- [ ಪುರ್ಚು -- ಎಟ್‌, ] 

ಪುರ್ತಿಯ (ನಾ). ಒಬ್ಬಾತನ ಹೆಸರು: ನೋನ್ತು ತಾಮ್‌ ತಮಗೆ 
ಮೃತ್ಸುವರವಾನಟ್‌ದಂ ಶ್ರೀ ಪುರ್ತೀಯ (ಎಳ. 17, ೦೦೩-೩ ; ಸು, 700). 

(?) 
ಪ್ರರ್ಪಾಲಿ (ನಾ). ಒಂದು ಸ ಸಸ್ಯ: 


10 


ವುರ್ಪಾಲಿ, ಮುಳ್ಳು ಹಣ್ಣು 
(ರೈೈಔಗಿ. ೭೪3-೦೬೨೮). 
ಪರ್ಬ "ಪುಬ್ಬೆ ' ನೋ. 
35 |ಪುರ್ಬಕ್ಕು " ಪುರ್ವಿಕ್ಕು ' ನೋ. 
ಪುರ್ಬು ' ಪುರ್ವ ' ನೋ. 
ಪುರ್ಬೇ್‌ಸು, ಹುಬ್ಬೇರಿಸು (ಕ್ರಿ). (ಆಶ್ಚರ್ಯ, ಗರ್ವ, ಕೋಪ 
ಇತ್ಯಾದಿಗಳಿಂದ) ಹುಬ್ಬನ್ನು ಎತ್ತರಿಸು : ಸಿರಿವೊಗಮಂ ನಸು ಬಾಗಿ 
ಕರಂ ಭೂವರನಂ ಪುರ್ಬೇಲ್‌ಸಿ ನಡೆ ನೋಡುವ ತರುಣಿಯ ನಡುಗಣೆಳಗು 
- ಕರಮೆಸೆದುದು (೩ಯಳಾ. 9-0) ಹುಬ್ಬೇರಿಸು; ಅವಳು 
ಹುಬ್ಬೇರಿಸಿ, ಏಕೆ, ಯಾರದೇನು ಹೆದರಿಕೆ? ... ಎಂದಳು (ಶ್ರೇಮಾಕ್ರ. ೨೨). 
[ ಪರ್ಬು (ಪುರ್ವ) + + ಏಸು ] 
ಪುರ್ರನೆ (ಅ). ಒಂದು ಅನುಕರಣ ಪದ: ಪುರ್ರನೆ ಪುರುತ ಕಿರ್ರನೆ 
ಕಿರುಚುತ . . . ಚಿರ್ರನೆ ಚೀರುತಲಿ (ತಮ್‌. ೦). [ಪುರ್ಮ 1 “ಅನ್ನೆ | 
48 ಪುರ್ವಸಿದ್ಧಾಯ (ನಾ). ಪೂರ್ವಕಾಲದಿಂದ ಕೊಡುವ ತೆರಿಗೆ : ಕೊವುಜ 
ಗೇಯ” ಗವು್ಣ ಬಳ್ಳಜ್ಜನ್ನನ್ನ ೫ [ಮ)ಡಿಸಿದ ದೇಗುಲಕೆ ಬಿಟ್ಟ ಕೆಯೆಂ 


ಪುರ್ವಿಕ್ಕು 


ಪುರ್ವ್ವಸಿದ್ಧಾ7ಯ  ಕಟಕಿದು[ಕೊ]ಣ್ಣರಪ್ಪಡೆ . .. ಲೋಕಕೆ ಸಲ್ಲು 
(Ne. XI-1, ೩3-1೪; 953) * [ ಎಪೂರ್ವ + ಸಿದ್ಧುಯ ) 

'ಪುರ್ವಿಕ್ಕು, ಪುರ್ಬಿಕ್ಕು, ಹುಬ್ಬಿಕ್ಕು (ಕ್ರಿ). ೧. ಹಂಬ್ಬು ಹಾರಿಸು; 
ಹುಬ್ಬಿನಿಂದ ಸನ್ನೆ ಮಾಡು : ತನ್ನೊಳೋತಿರ್ದವರ* ಕಟ್‌ದಂದಾಕ್ಷಣ 
ದೊಳ್‌ ಧರಾರಮಣಿ ಮತ್ತೊರ್ವಂಗೆ ಪುರ್ಮಿಕ್ಕುವಳ್‌ (ಶಂರಾವಡಿ, ೬-೬೯): 
೨. ಹುಬ್ಬುಗಳನ್ನು ಎತ್ತರಿಸು ; ಹುಬ್ಬುಗಳ ಚಲನೆ ಮಾಡಂ ; 


ಹುಬ್ಬೇರಿಸು ು ಬೆಟ್ಟುವನೇಡಿಸುತುಂ ಪುರ್ವಿಕ್ಕುವೊಡಂ ₹ಣ್ಯುಟಿಲೆ 
ಯಂತದಾಗಳೆ ಮಾಣ್ಣುಂ (ರೋಕೋನ- ೯-೩£) : ಬೆರಲನಾಡಿಸುತ್ತುಂ 
ಪುರ್ವಿಕ್ಕುತ್ತುಂ ಸೊಕ್ಕಿದರಂತೆ ಮರಳ್ನೊಂಡವರಂತೆ ದೆಸೆಯಂ 
ನೋಡುತ್ತೂಂ (ರರ್ಮಾಮ್ಮ. ೩-೦೬೬). ಪುರ್ಬಿಕ್ಕು: ೨. ಪುರ್ಬಿಕ್ಕಿ 


ಪಲ್ಲಿರಿದು ಹುಜಕ್ಕಿ ೦ದು ಕಿರಾತಕಾಂತೆಯರಂ ವಿಗೆ ನಗಿಸುತಿರ್ಪ ಮರ್ಕಟ 
ಪ್ರಕರದಿಂ (೧೦೪. ೦-0 5); ಪರ್ಬಿಕ್ಕಿ ಪಲ್ಲಳಂ ಕಿರಿದು . . . ಬಿಸಿರ್ಲ 
ಪರ್ವರೆ ಕಾಯುತ್ತಿರ್ದುದು ಕೊರ್ಬಿದ ವೃಕ್ಷೂಗ್ರದಲ್ಲಿ ಮರ್ಕಟರಾಜಂ 
(ರಳು. ೨-6೭); ಕೊಂಬನೇಟಾ ಪುರ್ಬಿಕ್ಕುವ ಮರ್ನ೯ಟಂ ನಗದ ತಾಪಸರಂ 
ನಗಿಸಿತ್ತರಣ್ಯ ದೊಳ್‌ (ವೃ. 0೦೦6). ಹುಬ್ಬಿಕ್ಕು : ೨. ನೆಗೆನೆಗೆದು 
ನಭಕುಪ್ಪರಿಸಿ ತಾರೆಗಳ ಶಿಜಂದಂಭೋಜಮಿತ್ರನ ಮೊಗಕೆ ಹುಬ್ಬಿಕ್ಕುವವು 


(ಕೊರರಾ. ೬-5-೩೪)- (ಪುರ್ವು-4- ಇಕ್ಕು] 
'ಪುರ್ವ. ಪುಬ್ಬು, ಪುರ್ಬು, ಹುಬ್ಬು, ಹಂರ್ವ (ನಾ). ಎರಡೂ 
ಕಣ್ಣುಗಳ ಮೇಲ್ಭಾಗದಲ್ಲಿ ಹಣೆಗೆ ಹೊಂದಿದಂತೆ ಇರುವ 


ಕಿರಂಗೂದಲಿನ ಸಾಲು; ಭೂ ) 2: “ಪರ್ವೆನೆ ಭ್ರೂಲತಾಹ್ವೆಯಂ” 
(ಕರ್ಕಾನಿ. ೩೭); ಕುಡುಪುಂ ಕಯ್ಮುಂ ಜತಿಯೊಳ್‌ ತಡತಡವರೆ ವಾದಕಂಗೆ 
ಪುರ್ವಿಂ ಜತಿಯಂ ತೊಡರದೆ ನಡೆಯಿಸಿ ಪುರ್ವದೆ ಕುಡುಪೆನೆ ನರ್ತಕಿಯೆ 
ಸಭೆಗೆ ವಂದಕಿಯಾದರ್ಳ (6ಂ0ಘು. ೪-೩೨) ; ಪ್ರರ್ವಿನ ಗಂಟುಂ ಕಣ್ಣೊಳ್‌ 
ಪರ್ವಿದ ಕಿಸುಸೆರೆಗಳುಂ...ಕರಮುರ್ವಿಸೆ ಮಂನಿಸಿಂ ಕುವತಾರನಂದಿಂತೆಂದಂ 
(ಶಂರಾನಾ. ೬೦-೦೨); ಪುರ್ವಿನ ಕೊರ್ವು ಕರ್ಪುವಿಲ್ಲಂ ಕೀಛ್ಕಾಡೆ (ಗಿ€ಕ. 
೨-೦೦೫ ವ)- ಪುಬ್ಬು : ಬಲದ ಕಣ್‌ಪುಬ್ಬು ಮೆಯ್ವೆಚ್ಚಿ ಕೆತ್ತುತ್ತಮಿರೆ 
ಪುರ್ಬು : “ಪುರ್ಬುವಲ್ಲಿ ತಾಂ ಭ್ರೂನಾಮಂ” 
(ಐಸ್ತುಕೋ. ೭೦-೦6); ಜರೆಯಿಂದಂ ಪುರ್ಬು ಜೋಲಲ್‌ (ಕಾರಂಪೂ. ೦೭೩); 
ಕರ್ಬಿನ ಬಿಲ್ಲಂ ಗೆಲೆ - * ದೇಸೆ ಪಚ್ಚ ಪೊಸತಾಯ್ತು 
(ರಾಯಾ. ೦-೬); ನೋಟದಲಿ ವರಾತುಡಿ ಪುರ್ಬಿನ ಬೇಟದಲಿ ಬೆಳ್ಮೂಡಿ 

ಬೇಟಕಾತಿಯರೊಪ್ಪದಣರೂ ನರನಾಧನಿವಿರಿನಲಿ (ಕೊ:ರಾ, ೦-೩-೩೦). 


(ಕಷ್ಮರ. ದೇ. ೦೨೮-೦೯). 


ಪರ್ಬ . 


ಹುಬ್ಬು : ಬಿಟ್ಟ ಉಣ್ಣು ಬಿಗಿದ ಹುಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟು ಗುಡಿಯ |, 


ಕೂಡಲನಂಗವುದೇವ ಹಿಡಿವಡೆದ (ಬಸವ. 609) ; ಕೆಂಪ ಕಾಜ್‌ದವಾಲಿಗಳು 
ಸ ಗಂಟಿಕ್ಕಿದನು ಹುಬ್ಬುಗಳ (ಕುವ್ಶಾರೀ- 8-೨೬) ; ನೋಟದಲಿ 
ಮದನಂಸ್ತವೆದೆಯಲಿ ನಂಟಿದವು. ಎಟರುಗಳ ಹುಬ್ಬಿನ ಬೇಟದಲಿ 
ಬೆಂಡಾದರಗ್ಗದ ನಿರ್ಜಿತೇಂದ್ರಿಯರು (ತೊರಕಾ. ೦-0೪-೨೪): ಹುರ್ಪು : 
ಹುರ್ವ್ವಿನ ಜರ್ವ್ವ ಎಶಿಷ್ಟರ ಹರ್ವ್ವಿದ ಬಡತನದ ಕೊರ್ವ್ವನುಡುಗಿಸು 
ಮದಲನಂ ಹುರ್ವನವರೆಂಬ ನಾಮುದಗುರ್ವ್ವಿನ ಗೋವರ್ದ್ವನಂಗೆ 
ನಂದನನೆನಿಪ . . . ನಾಗದೇವಂ (ಎಇ. ೪, ೧೭ ೨೫ ; 2142). 
ಪುರ್ವ ಗಂಟಿಕ್ಕು. ಪ್ರರ್ಬು ಗಂಟಿಕ್ಕು, ಹುಬ್ಬು ಗಂಟಿಕ್ಕು ಎ ಕೋಪದಿಂದ 
ಮುಖವನ್ನು ಸಿಂಡರಿಸು : "ಭ್ರುಕುಟಿಃ, ಭ್ರೂಕುಟಿಃ ಈ ೨ ಹ.ಬ್ಬು 
(ಪುರ್ವ) ಗಂಟಿಕ್ಯ ವುದು (ಹಲಾಯು. ೦೨6-೯೪) ; ಬಳಿಕೊರ್ವಳಪರಾಧ 
ರವುಣನಂ ಕಂಡು ನೆಲೆದೊಲೆ ನಡುಗೆ ಪರ್ಬ ಗಂಟಿಕ್ಕಿ 
ಶಿಳಿಪಲೆಂದೆಆಗಿದಿನಿಯನನೊದೆಯೆ೨ (ಕೆಫು. 0೦-೩೪) ; ಪೋರದೆ ಪುರ್ಬು 
ಗಂಟಿಕ್ಕ ದೆ ಪುಸಿಯದೆ ಸೇರಿ ಸೇವೆಯನೆಸಗಂವುವು (ಹರಿಂ. ೦೨೨೩) ; 
ಹುಬ್ಬು ಗಂಟಿಕ್ಕಿದ ವಖಖ ಪುನಃ 'ಅರಳಿಕೊಂಡಿತಂ (ತೇಮೋಡ. ೦೦೦); 


೫೭೧೦ 


10 


15 


20 


25 


30 


36 


40 


` (ವಕಥಾ. 


ಪುಲ್‌ 
ಮೇಡಂ ಮತ್ತೆ ಹುಬ್ಬು ಗಂಟಿಕ್ಕಿ ನುಡಿದರು (ರೂರೆಟ್ಟಿ. ೦೭). 
ಹುಬ್ಬಾಡು = ಹುಬ್ಬನ್ನೂ ಅಲಂಗಾಡಿಸಂ : ಆಡಿಂಗೆ ಆರ್ಕೋಟ 


ಕೋಡಗಕ್ಕೊಂದು ದಿನ ಕೋಡಗವು ಕೋಟಿ ಮಡಿದಲ್ಲಿ ಬಳ್ಳು ಹುಬ್ಬಾಡ 
ಹೊತ್ತಿಲ್ಲ (ಸರ್ವ. ೨೩೮). ಹುಬ್ಬು ಕುಣಿಸುಎ ಹುಬ್ಬನಲ್ನ ಎತ್ತರಿಸು ; 
ಹಂಬ್ಬು ಹಾರಿಸಂ. ಹುಬ್ಬುಗಂಟೂ ಹಾಕು- ಪುರ್ವುಗಂಟಿಕ್ಕು : 
ಆಗ ಆವನು ಹುಬ್ಬುಗಂಟುಹಾಕಿಕೊಂಡು ನನಗೆ ಬಹಳ ಕೆಲಸವದೆ... 
ಎಂದು ಓಡ ಹತ್ತಿದನು (ಮಂಂಯಿ. 9-೩೭); ಆ ರಾಕ್ಷಸನು... ಹುಬ್ಬು 
ಗಂಟುಹಾಕಿಕೊಂಡು ಅವುಡು ಕಚ್ಚಿ,ಇದು ಯಾರು ಎ:ದು ಗರ್ಜಿಸಿದನು 
೪೭). ಹುಬ್ಬುಗೈಹಚ್ಚು ಎ (ದೂರದ ವಸ್ತ್ರವು ಚೆನ್ನಗಿ 
ಕಾಣದಾದಾಗ) ಹುಬ್ಬಿನ ಬಳಿ ಅಂಗೆ ಯನ್ನಿಟ್ಟೂ ನೆರಳು 
ಮಾಡಂ : ದೂರದಲಿ ಯಾರೋ ಮಬ್ಬೂಗತ್ತಲಲಿ ಹುಬ್ಬುಗೈಹಚ್ಚಿ 
ನೋಡುತಿದ್ದಾರೆ ಹೊರಳಿ ಹೊರಳಿ (ನೆ೦ಮು. ೧೭-೨೦). ಹುಬ್ಬು ಹಾಲ್‌ಸು, 
ಹುಬ್ಬು ಹಾರಿಸು - ಹುಬ್ಬನ್ನು ಕುಣಿಸಂ: ಮೋಜಕಯೊಲೆದು ನೋಡಿ 
ನೃಪಸುತರಿಗೆ ಹುಬ್ಬು ಹಾಜ್‌ಸುವಳು ನಸುನಗುತ (ಕರೆತ- ೦೨-60); 
ಚೆಲುವುದ ಪೋರಿ ಎಂದೊಬ್ಬ ಹುಬ್ಬು ಹಂರಿಸಿದನು (ಫ್ರನರು. ೦೩೯) 

(ದೇ. ॥ ತಮಿ. ಪುಶುವಮ್‌, ಪುರೂರ ; ಮಲ. ಪುರಿಗ್ಯ ತುಳು. 
ಪುರುಬು, ಪುರ್ಬು. / ಸಂ. ಭ್ರೂ) 


ಪುಲ್‌; ಪುಲು. ಪುಲ್ಲು, ಹಂಲಂ, ಹುಲ್ಲು (ನಾ). ೧. ಗರಂಕೆ; ತೃಣ; 


p ಸಾಮಾನ್ಯವಾಗಿ ದನ, ಕರಂ ವಟಂತಾದುವುಗಳ ಆಹಾರ : 
ಬೆಳೆಯೊಳ್‌ ಪುಲ್ಲಳ್‌ ಪಲವಕ್ಕುಂ (ವಠ್ಮಾರಾ- ೮೬-೦೪); ಶತಬಿಂದುವಿನ 
ಮಕ್ಕ ಳಪ್ಪಯ್ವರು ಗಾಳಿಗೊಡ್ಡಿದ ಪುಲ್ಲ ಬಿಂದುಗಳಂತೆ ನಕುಲಂ ನೆಲಕ್ಕೆ 
ಸೋವತಂ ಪತಾಡಿದಂ (ಶಂಶಶಾ- ೧೩-೪೦ ವ); ಪಲ್ಲಂ ಸುಲಿವೊಡಂ ಕವಿ 
ತೀಂಬೊಡೆ ತುಅ್‌ಸುವೊಡ: ಪುಲ್ಲಿಂದೆನಿತುಂ ಪ್ರಯೋಜನಮಂಂಟ್ಮುಶಂಶತಂ- 
೩9-0೪). ವಿ. (ಆಲಂ) ಬೆಲೆಯಿಲ್ಲದ ವಸೂ; ನಿಕೃಷ್ಟವಾದಃದು; 
ಕ್ಷುದ್ರವಾದಂದು ; ಅಲ್ಬವಾದಂದು ; ಅವನಂ ಪುಲ್ಲಂ ತಿಳಿದಂ . . . 
ಸ್ಮರಂ ಹರನಂ ಪುಲ್ಲೆ ಬಗೆದಂ (ಕೆಶ್ಕಾತು. ೨೧೯ ಪ್ರಯೋ). ಪುಲು ; 
೧. ಕ್ಷೀರಶರಧಿಯೊಳಿಪ್ಪ ಹಂಸಂ ಕ್ಷಾರನೀರಂ ಸೇವಿಪುದೆ ಕಂಠೀರವಂ 
ಪುಲು[ಕಾ839- ೮] ಮೇವುದೇ (ನಿಸಪು- ೧೦-೦೦); ಸುತನ 

ಲೋಗರಟ್‌ಯದ ಗತಿಯೊಳಾ ಗೋದಣದೊಳಗದಂ ಹಾಯ್ಕಿ 
ಪು[5:820.ಹು]ಲು ಮುಚ್ಚೆ (8ಸಫು. ೨೪-೩೭). ೨. "ಪುಲುಬೂತು' ಪರಾ. 


ಸಾವಂ 


ಪುಲು: ೧. ವ್ಯಳಕಲ್ಲಾಡರ ತಬಕ್ಸಿಯೂರಾಳ ಆವುಕ್ಕ ಇಯೂರೆ ಪಣ 


ಪುಲ್ಲ (ಎಕ. 1೪, ಗುಂಡ್ಮುಶೇ. 6೬-೪; ಸು. 760); ಪಶುಗಳು ಬೆಳೆದ 
ಹೊಲದತ್ತ ತೆಗೆಯಲು ಸರಸಿಗಳು ತುಂಬಿರ್ದ ಬೆಂಚೆಗಳ ಒತ್ತಿನಲಿ 
ನಿಲಿನಿದಡೆ ಬಾಯ್ದೆ ಅಕಿಯಿತ್ತೆ ಪುಲ್ಲಿಗೆ ಮೋಅಕಿಯಂ ನೀಡಿತ್ತೆ ನೀರಿಂಗೆ 
(೩ಸಪು- ೬೦-೨೩). ಹುಲು : ೧. ಎಂದಿನಂತುದಯಕಾಲದೊಳೆದ್ದು ಹುಲು 
'ಹುಳ್ಳಿಗೆಂದರಣ್ಯಕ್ಕೆ ನಡೆದು (ಹಕ. ೦೨-೭). ವ. ಘಾಸಿಯಾದನು ದೈತ್ಮ 
ಲಜ್ಜೆಯ ನೀಗಿ ಹುಲುಮುಗಿ . . - ನಾಚಿ ಲುಕೆಯ ಹೊಕ್ಕ ರಾವಣನು 
(ಕಶಿ ೨೨-೫೩); ನಂಟಿತನ ಕೂಡಿ ಬರುವ ಹುಲು ಆಸೆ ನಿನಗಿನ್ನು ಬೇಡ 
(ಕುರುಕಾ, ೨೬). "ಹುಲುಮನುಜ' ಪರಾ. ಹುಲ್ಲು: ೧. ಹುಲ್ಲ 
ಕಿಚ್ಚು ಹೊಲೆಯನ ಮೇಳಾಪ ಅಲ್ಲಿ ಹುರುಳಿಲ್ಲ (ರಿಸವ. ೧೦೨); 'ಹಳೆಯಮ್ಮು 
ಗಳಿಜವ ಸುಟ್ಟಂದಾಸರಕೆತ್ತಿ ನಡೆವ ಬೀಡ ನಡೆಯಲೀಯದೆ ಕಾದುತ್ತಿರಲು 
- - ಹುತ್ತಮೆ:ಅ್‌ ಹುಲ್ಲಂ ಕಚ್ಚಿದರ ಕೊಲಲೊಲ್ಲದೆ ಕಾಯ್ದು ಕಳಿಹಿ 
ಸತ್ತು ಸುರಲೋಕಪ್ರಾಪ್ತನಾದ (ಮ್ಮಕಂ. ೦೯೩೦, ೬೭.೯; 1164): ಹೂವ 
ತರುವರ ಮನೆಗೆ ಹುಲ್ಲ ತರುವ ಅವ್ವೆ ಲಕುಮಾರಮಣ ಇವಗಿಲ್ಲ ಗರುವ 
(ಪುರಂದ. ೦-೦೪೩ ಶಂ); ಹುಲ್ಲಾಗು ಬೆಟ್ಟದಡಿ. ಮನೆಗೆ ಮಲ್ಲಿಗೆಯಾಗು 


(ಮಂಕುಳ. ೭೪೩): ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಿಯಾನೆ ? 


ಪುಲ 


(ಗಾರೆ). ೨. ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲ್ಲ ತಾರೆನು 
(ವ:ಹಾರೇ. ರ. ೬೦-೦೪೮), 

ಪುಲ್ಲಂ ಕರ್ಚು- (ಶರಣಾಗತಿಯನ್ನು ಸೂಚಿಸುವ ಸಲಂವಾಗಿ) 
ಬಾಯಲ್ಲಿ ಹುಲ್ಲನ್ನು ಕಚ್ಚಿ ಹಿಡಿ: ಪುಲ್ಲಂ ಕರ್ಚೇಜು ಪುತ್ತನೆಡಿಗೆಅಗು 
(ಕರಣ. 8-೦೯೯); ಕೆಲರ್‌ ಶರಣೆ:ದು ಕುಮಾರನ ಕಾಲ್ಲೆಜಿಗಿ ಪುಲ್ಲಂ ಕರ್ಚಿ 
ಪೊಡೆವಟ್ಟರ್‌ (ವಜ್ಮೂಕಾ. ೬೨-೦೩). ಪುಲ್ಲ ನೀರ್‌ - ಹುಲ್ಲಿನಲ್ಲಿ ನಿಂತಿರುವ 
(ಮಂಜು, ಮಳೆಹನಿ ಮೊದಲಾದುವುಗಳ) ನೀರು; ಪನಿವ ಪುಲ್ಲ 
ನೀರ್ಗಳ್ವೆರಸಲರುದುರುತ್ತಮಿರ್ದುವಂತಾ ಕ್ಷಣದೊಳ್‌ (ಕಾರಂತೂ: ೦೪೪). 
" ಪನಿನೀರ್‌ ' ಪರಾ: ಷುಲ್ಲ ಬೆಂಟೆ- ಹುಲ್ಲಿನ ಹಗ್ಗ : ಪುಲ್ಲ ಬೆಂ[ಪಾಠಾಂ. 
ಪಲ್ಲ ಬೆರ, ಪೊಲ್ಲ ಬೆಂ)ಟೆಯಂ ಪೊಸೆದು ಕಿಚ್ಚುಮೆಣ್ಣೆಯ ಕೊಡನುಂ ಬೆ:ಟೆ 
ಯುಮಂ ಕೊಂಡು ಪೋಗಿ (ವಠ್ಮಾರಾ. ೦೫೩-೦೦). ಪುಲ್ಲ ಮುಲೌ- ಹುಲ್ಲಿನ 
ತುಂಡು; ಗರುಕೆಯಂ ತುಂಡು; ಪುರಹರನಿಟ್ಟ ಪುಲ್ಲ ಮುಖ್‌ಯಂ 
ಮುರೆವೈರಿ ವಿರಿಂಚಿ ಪಂಖ್ಯನಿರ್ಜರರದನೆತ್ತಲಾಆದೆ ವಲಂ ಧ ೈೃತಿಗುಂದಿದರ್‌ 
(ಕಾತಿಶೇ. ೦೩-3೪). 

[ದೇ. ॥ ತಮಿ. ಮಲ. ಕೋತ. ತೊದ. ಪಲ್‌; ತುಳು. ಪುಲ್ಲು ಕೊಡ. 
ಪಿಲ್ಲ್‌; ತೆಲು. ಪುಲು, ಪಲ್ಲು. ಪಿಲ್ಲ] 
ಭುಲ. ಪುಳ್ಕ (ಗು)- ೧. ದೊಡ್ಡ; ಬೃಹತ್ತಾದ: (ನಾ): ೨. ಗಾತ್ರ; 
ಆಕಾರ. ೩. ನವಿರೇಳುವಿಕೆ ; ಪುಳಕ. ಪುಳ್ಳೆ: ೩- ಕಸ್ತೂರಿಗೆ `ತಾಯಿ' 
ಎಂಬ ಶಬ್ದ ಪುಳವನ್ನುಂಟು-ನಾಡಿತು (ಶೆಂರಕೀ. ೦೨೬). [0.3 
ಪುಲಕ. ಪುಳಕ, (ನಾ). ೧. ಮೈನವಿರೇಳುವಿಕೆ : ರೋಮಾಂಚನ : 
ಪುಲಕಂ ಜಾನಕಿಗುತ್ತವಂ ಜಸಕರಾಜಂಗೆ . - - ಆಯ್ತೇಜಟ್‌ಸಿ ನೀವಿ 
ಜೇವೊಡೆಯೆ ವಜ್ರಾವರ್ತಮಂ ಠಾಘವಂ (ಶಂಠಾಮಾ. ೫-೮೯) ; ತೃಣರಾಶಿ 
ಮೈದೋರೆ ಪಚ್ಚಿಯ ಪುಲಕದಂತೆ (3ತ್ತಾಂಗ. ೩೦ ೧೬೭). ೨. (ಪ್ರಾಣಿಗಳ 
ಮೈಗೆ ಅಂಟಿಕೊಳ್ಳುವ) ಕ್ರಿಮಿ. ೩. ಅನ್ನದ ಉಂಡೆ. ೪- ಹಾರಕ 
ಮೊದಲಾದ ತೃಣಧಾನ್ಯ. ಪುಳಕ: ೧- “ ಪೊಂಪುಟ್‌ಯೆನೆ ಪುಳ 
ಕಾಖ್ಕಂ ” (ಶತುಸಿ. ೪); ತಿಳಿಪಲಡಿಗೆಅಗಿದೋಪನ ತಳಂಗಳಾ ತೀಟದಿಂ 
ಪದಂಗಳೊಳೊಗೆದಾ ಪುಳಕಚ ತುಂಗಳ ಕಳೆದುವು ಮುಳಿಸಂ ನಲ್ಲಳ್ಳಿ 
(೪4೦ರ. ೩-೧೦: ; ಪುಳಕಂ ಪುದಿದಿರೆ ರಾಗಂ ಪೊಳೆಪು ತನುರುಚಿಗೆ ಮಾಡೆ 

. * ಕಳಿಕೆಯೊಳೆ ತುಟುಗಿ ತಳಿರೊಳೆ ತಳತಳಿಸಿದದೊಂದಶೋಕಲತೆಯನೆ 
ಪೋಲ್ತಳ್‌ (ಅ0ಫು. 6-39); ಎಂನ ಮನನ ಬೆರಸಿದಲ್ಲಿ ತನು ಕರಗದಿದ್ದರೆ 


ಸೋಂಕಿನಲ್ಲಿ ಪುಳಕಂಗಳು ಹೆೊಆಹೊಮ್ಮುದಿದ್ದರೆ - . - ಎನ್ನಲ್ಲಿವಿಲ್ಲವಾಗಿ 
ಆನು ಡಂಭಕ ಕಾಣಿರೇ (2ಸನ.. ೩೭): " ಅನ್ನದಗುಟಲ್ಲಿ ಧಾನ್ಯ 
ದಲಿ ಪುಳ[.೪೬.. ೪]ಕಮೆಂಂದೆನಿಕ್ಕು ” (ಮಂಗಂ3. ೦೪೩-೨೨). 


೫. ಅಕ್ಕರೆ; ಕಕುಲಾಶಿ: ಈವತ್ತು ಒಮ್ಮಿಂದೊಮ್ಮೆಲೆ ಆ ಚಂದ್ರಭಾಗಕ್ಕನ 
ಬಗ್ಗೆ ಇಷ್ಟೊಂದು ಪುಳಕವೇಕೆ ? (ಮೂರುರಾ. ೫೦); ಆ ಹುಡುಗಿಯ ಬಗ್ಗೆ 
ಇಷ್ಟೇಕೆ ಪುಳಕವೋ (ಮೂರ:ರಾ3. 098). ೬. ಒಂದು ಬಗೆಯ ರತ್ನ. 
“ ಪುಳಕಮೆನಿಕ್ಕುಂ ರತುನೋಪಳವಮುಂ . . . ಕೀಟಕಮು೦ " (ವತ್ತುಕೋ. 
0೪-೬6). [Xo] 
ಪುಲಕಂಗೂಡು (ಕ್ರಿ). :ನವಿರೇಳು ; ರೋಮಾಂಚಿತವಾಗು : ನಿಮಿರ್ದೆತ್ತಿ 
ದೊಂದು ಪುರ್ವಿಂ ಮೆರೆವಿ: ವದನಂ ಪುಲಕಂಗೂಡಿದ ₹ದಪಿಂ ಕನ್ನಡಿಪುದೆ 
ನ್ನೊಳಿಪನಭಿರತಿಯಂ (ಶ3ಕುಂತ. ೩೮-೬೬)- [ಪುಲಕ 4 ಕೂಡ್ಲು] 
ಪುಲಕವೇರು (ಕ್ರಿ). ೧: ರೋಮಾಂಚನ ಹೆೊಂದು- ೨. (ಆಲಂ) 
ಚಿಗುರು ; ಮೊಳಕೆಯೆೊಇಡೆ : ನನ್ನ ಶರೀರ, ಮನಸ್ಸು ವಸಂತದ ಮಲಯ 
ಪವನಕ್ಕೆ ಪುಲಕವೇರುವ ಬಕುಲವನದ ನವಪಲ್ಲವರಾಶಿಯ . ಹಗೆ 
ಕಂಪಿಸಿ ಕಂಪಿಸಿ ತತ್ತರಿ೪ ಹೋಯ್ತು (ಇಶ್ನಕ. ೪೪6). 

[ ಪುಲಕ + ಐರು, (ಆ ಎಲ) ) 


೫೭೧೧ 


10 


25 


ಪುಲಕಾಂಕುರ, ಪುಳಕಾಂಕುರ (ನಾ). ಪುಲಕ. ೧: 


ಪುಲಕಿತ, ಪುಳಕಿತ 


`(ಕಂರಾ- 


ಪುಲಕಿತಗೊಳ್ಳು 


ಪುಲಾಕೆ 


ಪುಲಕುಂಕುರೆ 
ಮೊಗೆತರೆ ಕೋಮಲೆಯಪ್ಪಿದ ಕಾಂತಕುರವಕಂ ಕಣ್ಣೆ ಆಕಿದಾ ಕುಲಟೆಯೆ 
ತಳ್ತಳೆ ಗೆತ್ತುಮ್ಮುಳಿಸಿದನಿಂತಪ್ಪ ಪಂಪಭೀರುಗಳೊಳರೇ (ರೀರಾವ. ೦೪-೧೩೦), 
ಪುಳಕಾಂಕುರ : ಒದವೆ ಪುಳಕಾಂಕುರಂಗಳ" . . . ಇದಿರೆಬ್ಬಳ್‌ ತರಳ 
ನಯನೆ ಸಂಭ್ರಮದಿಂದಂ (ಕಾವಂಉ- ೩೩): ಕೈಗನ್ನಡಿಯವೊಲೆಲ್ಲರ ಕೈ 
ಗೊಪ್ಪುವ ಮಗನನೆತ್ತಿ ಪುಳಕಾಂಕುರಮಂ ಮೈಗಗ್ಗ೪ಸವ ಕಾಂತೆಯ ಕೈ 
ಗಮದೇಂ ಭೇದಮುಂಟೆ ಸೀರೆಯ ಕೈಗಂ (ಮಲ್ಲಿಪು. ೩-೧೦೩) ; ನೆಗೆದ 
ಪುಳಕಾಂಕುರದ ನೆಟಃ ಮುಗುಳ್ದಕ್ಷಿಯ ಮಿಡುರದಂಗದಿಳಿದೇಟದೆ ನೆಟ್ಟಗೆ 
ನಿಂದ ಸುಯ್ಕ ಸುಳಿಯದ ಬಗೆಯ ಪೊಡರ್ಪೆಸೆಯೆ ಶಾಪಸಂ ತಪಮಿರ್ದಂ 
[ಸಂ-] 

ರೋಮಾಂಚನ ಹೊಂದಿದ ; 
ರೋಮಾಂಚಿತವಾದ : ದಶರಥನಮುಹೀನಾಥಧ» ಸುತಮಂಂಖನಿರೀಕ್ಷಣ 
ಭರದಿಂ ಪಾರಿಜಾತ ಕೋರಕಿತವಕಾದಂತೆ ಪುಲಕಿತಶರೀರನಂಗಿ 
(ಕಂಠಾಮಾ. ೩-00೭ವ). (ನಾ). ವಿ. ರೋಮಾಂಚನಗೊಂಡ ವ್ಯಕ್ತಿ; 
ಅತ್ತಿಮಬ್ಬೆ ಪುಲಕಿತಳಾಗಿ ನುಡಿದಳು (ರಾನೆಶಂ. ೦೭೭); ತು: ಗಕ್ಕ 

ತುಸು ಸಮಯದ ಮೇಲೆ ಥಟ ನೆ ಹೊಳೆದ ಒಂದು ಹೊಸ ವಿಚಾರದಿಂದ 
ಪುಲಕಿತಳ:ದಂತೆ ತುಟಿ ಕಚ್ಚಿಕೊಂಡಳು (ಮೂರುರಾ, ೩೦). ಪುಳಕಿತ : 
೧. ಪುಳಕಿತಕಪೋಳಫಳಕಂ ವಿಳಸಿತಮದಿರಾರುಣೇಕ್ಷಣಂ ಸ್ಟುರಿತೋಷ್ಮಂ 
ಕೆಳದೀ ನಿನ್ನ ಮುಖಂ ತಳಮಳಗೊಳಿಸುಗುಮಿಂತು ನಿಭೃತಶೃಂಗಾರರಸಂ 
೩-೦೯೨), ಮಖನಿಕಾಂತಾದರ್ಶನೋತ್ಯಂಠೆ ಪುಳಕಿತಸರ್ವುಂಗಿ 
ಇಂತಾತುರದೊಳಿರ್ದರ (ರಾಮಾಕ್ಕ. 36-೪). ೩. ರೋಮಾಂಚಿತ 
ವಾದುದಂ: ಆಪಿಕಲ್ಲ ರೊಹಿನಂತೆ ಅರಗಿನ ಪುತ್ತಳಿಯಂತೆ ತನು ಪುಳಕಿತವಾದ 
ಬೆಮರುಬಿಂದುಗಳೆಲ್ಲು ಮನವೊರಿದು. ನೆರೆನೆ ಭರವನೇನ 
ಹೇಳುವೆನಯ್ಕಾ (ಇತವೆ. ೪೯೩): ಇಳೆಯೊಳ್‌ ಪೂರ್ವಶತಿಯುವಯಿಸಿ 
ಎ. ಪ್ರೆತಕಿತವಾಯ್ತಿಂದುಧರಶನ ವರವಾಮಾಂಗು (ಗಿರಿಕ. ೩-೪೬). [ಸಂ.] 
(ಕ್ರಿ) - ರೋಮಾಂಚನ ಹೊಂದು ; ಜಂಮ್ಮೆನ್ನು ; 
ಹದಿನಾರನೆಯ ಶತಮಾನದ ಉಸ್ತರುರ್ಧ. ಮತ್ತು ಹವಿನೇಳನೆಯ ಶತ 
ವತಾನವ ಪೂರ್ವಾರ್ಧಗಳು ನೂತನ ಕಾವ್ಯಪ್ಪ ಶ್ರವಾಹದಿಂದ ಪುಲಕಿತಗೊಂಡವು 
[ ಪುಲಕಿತ ೬ ಕೊಳ್ಳು, (.ಆಕೊರ್ಳ) ] 


(ಶರಂ. ೨-೯೪). 


(ಗು). ೧. 


(ಶಾವಗೀ. ೫೩). 


ಪುಲಕಿಸು, ಪುಳಕಿಸು (ಕ್ರಿ). ೧. ಪುಲತಿತಗೊಳ್ಳು : ರೋಮಾಂಚಿತ 


ವಾಗು : ಅಲ್ಲಿ ಕುಳಿತನು ಮೆಲ್ಲನೆಯಂ ತನುವೆಲ್ಲ ಪುಶಿಕಿಸಲು (ಗಗತಾ. 
೨-೨೨). ಪುಳಕಿಸು: ೧. ಗಿರಿರಂಜನೊಡಂಬಟ್ಟುದರದಿಂದಂ ಪುಳಕಿಸುತ್ತೆ 
ಪುಟವೇಳುತ್ತಂ ಪಂಚಾರಪಟುಗಳೆನಿಸುವ ತರುಣಿಯಶಂ ಕೂಡಿಕೊಟ್ಟೂ 
ಸಂತಸದಿಂದಂ (ಗ೧ಂಕ. ೩-೯). ೨. ಸಂತೋಷಪಡು ; ಉತ್ಸಾಹಿಸು ; 
ಹರನ ಕೃಪೆಯಾಯಿಂತೆಂದೆನುತೆ ಪುಳಕಿಸುತಿರಖ೨ (ಬಸರ. 0-೩೨); ಚೆಲುವಲರಿ, 
ಪೋಪಂತೆ ಭಕ್ತರು ಪುಳಕಿಸುತ ಕೇಳಿಕೆಗಳಿಂ  ತಾವಳವಡಿಸುತಾಡುತ್ತ 
ಪಾಡುತ ಹೋಗುತಿರಲು(೨ಸಫ್ರು. 3೭-೪೬) ; ಗಂಗಾತನುಜನಂಚಿತೋಕ್ತಿಗಳ 
ನೆನೆದಡಿಗಡಿಗೆ ಪುಳಕಿಸುತ ವಿನುತಮತಿ ನಡೆತರಲು (ಕುವ್ಮಾರೀ. ೨-೨೪). 
[ ಪುಲಕ. - ಇಸ್ಕು) 


40| ಪುಲಕೇಶಿ "ಪುಲಿಕೇಶಿ" ನೋ. 


ಪುಲವಡು (ನಾ). ಹುಲ್ಲುಗಾವಲು ; ಗೋಮಾಳ : ದೇವರ್ಣ್ಸೈ ಸಂಸಿರ 


ಬಳ್ಳಿಯ ತೋಂಟ ದೇವರ ಸುತ್ತಣ ಬೆದ್ದಲೆ 
ಕೆಂಗುಡು 


ತೋಟಗಟ್ಟ ಪುಲವಡು 
(ಹೌಇಇ. 1%-1, ೨೦೬-೨೩; 1122). "ಪುಲ್ಪಡಿ' ಪರಾ. 
[?. / ತುಳು. ಪುಲವಂಡೆ, ಪುಲಂಡಿ ] 


ಆ |ಪುಲಾಕ (ನಾ). ೧. ಜೊಳ್ಳಾದ ಕಾಳು. ೨. ಅನ್ನದ ಮುದ್ದೆ, 


ಏೀಂಡ: "ಫಳದುರ್ವಿದ ತುಷ ಧಾನ್ಯಾವಳಿ ಭಕ್ತ ಸಿಕ್ಕಕಮಿವೆ ಪುಲಾ 


ಪುಲಾವು ೫ 


ಖ್ಯಂಗಳಿ್‌” (ವತ್ತುಕೋ. 0೪-೬6). ೩. ಸಂಕ್ಷೇಪ; ಸಂಗ್ರಹಗೆೊಳಿಸಿ 
ದೇದಂ: ೪. ಅಕ್ಕಿಯ ಗಂಜಿ. ೫. [ಜೈನ]ಐದಂ ಬಗೆಯ ಮಂನಿವರ್ಗ 
ಗಳಲ್ಲಿ ಒಂದು; ॥ ಉತ್ತರಗುಣಭಾವನಾರಹಿತರೂ ವೃತಗಳಲ್ಲಿ ಪರಿ 
ಪೂರ್ಣತೆಯನ್ನು ಹೊಂದದೆ ಇರಂವವರೂ ಆದ ಮುನಿಗಳು ಅಶ:ದ್ಧ 
ವಾದ ಪುಲಾಕ(-ಅನ್ನದ ಮುದ್ದೈ)ದಂತೆ 
ಹೆಸರನ್ನು ಪಡೆದಿದ್ದಾರೆ : ಎತ್ತಾನುಂ ಅಪರಿಪೂರ್ಣವುತರುಂ ಉತ್ತರ 
ಗುಣಭಾವನಾರಹಿತರುಂ ಅಪ್ಪ ಪುಲಾಕರುಂ (ತತ್ತೃಶ್ರ. ೩೫೬); ಮುನಿಗಳಲ್ಲಿ 
ಪ್ರಲಾಕ, ಬಕಂಶ. ಕಂಶೀಲ, ನಿರ್ಗಂಥ, ಸ್ನಾತಕ ಎಂದು ಐದು ಪ್ರಕಾರಗಳು 


(ಶೈನರ. ೪). | [ ಸಂ.) 
ಪುಲಾವು 'ಪಲುವ್‌' ನೋ. 
ಪುಲಿ. ಹುಲಿ, (ನಾ). ೧. (ಅಸ್ಯಾದನ್ಲಿ ಬೇಟೆಯಾಡಿ ಜೀವಿಸುವ, 


ಮೈ ಮೇಲೆ ಕರಿಯ ಪಟ್ಟಿಗಳುಳ್ಳ ಹಳದಿಬಣ್ಣದ) ಒಂದು ಬಗೆಯ 
ಕೂ ರಮೃಗ ವ ವ್ಯಾಘ್ರ : ಪುರಿ ಪುಲಿ ಪರಿಪರಿ ಪೋಷೊ ಗೆಲೆ ಎಲೆ 
ಪೆಅಪಿ:ಗು (ಕ೭03.೨-೨೬); ತವ್ಮ್ಮಿಗಪುಣ್ನನು ಪುಲಿಯನ್‌ ಇಜಾದು ೫ ೫ ೫ 
ನತ್ತೊಡೆ (ಮೈಂ. ೦೯೭೭. ಇಳಿ ೩; 855); ಪೊಯ್ವ ಸಿಡಿಲ್‌ ಶಿಂಬರೆವಾವು 
ಪೂಯ್ತು ಪುಲಿಯೆಂಬೀ ಬಾಧೆಯೊಳ್‌ ಮೆಯ್ಯನೊಡ್ಡಿಸೆ (ಅಪು ೬-೩೪); 
ಈಂದ ಷುಲಿಯಾ ವೋಲಿರ್ದಳ* (ಶಮದ. ೦೦6 ಪ್ರಯೋ). ವ. ಒಬ್ಬಾತನ 
ಪೆಸರು: ಪೆರ್ಗಡೆಗೌಡ ಶ್ರೀ ಪುಲಿ ಅಗಳಿ ಪನ್ನೆರಡುಮಾಳೆ ಪಾಳುಕೋಡ 
ಕೆಜಕಿಯು ಆಯ್ದೊನ್ಹಿ ಕಾಡು ಪತ್ತೊನ್ಹಿ ಪ್ರಸಾದಂಗೆಯ್ದೊರ್‌ (ಮ್ಮ60. 
೮೪೨೬, ೮೦೦ ೫; 9ನೆಯ ೭3)- (ಗು). ೩. (ಆಲಂ) ದೊಡ್ಡದಾದ | 

ಡ್ಡ : 'ಪುಲಿವಲೆ' ಪರಾ. ಹುಲ್ಕಿ : ೧. ದ್ವೀಪೀ 
ಫ್‌ ಮುಗಾರೀ ಈ ೭ ಹುಲಿ ki (ಹಲಾಯು. 64-14); ಹುಲಿಯ 
ಹಲು ಹುಲಿಗಲ್ಲದೆ ಹೊಲದ ಹುಲ್ಲೆಗೆ ಉಣಬಾರೆದು (ಏಸನ. ೬೬೩) 
ಹುಲಿಯ ಐಎಬಆದೊಪ್ತಿದೆೊಡೆ ಪರ:7ಂಕಂಲಕೆ ಸಂಟವೇನಂ (ಕುವ್ಮಾಳ. 
೨೦-೩೦). ೪. ಒಂದು ಬಗೆಯ ಸಸ್ಯ; ಹುಲಿಯ ಬೀಜ, ಕರ್ಕಾಟಕ 
ಶೃಂಗಿ, ರಕ್ತಗಂಧೆಕ (ಏವೈವಿ- ೪೨)- 

ಪುಲಿಯ ಬಾಲಾ ಒಂದೂ ಬಗೆಯ ಆಭರಣ : ಕುಜುಹಿನ 
ಘಂಟೆ ಪುಲಿಯ ಬಾಲ ಮೆಜ್ಜ್ಹೆಯೆು ಗಡೆಯುರೆಯ್ತುಂದು . 
ದರು ರಣದೊಳಗೆ (ಕುಠಾಸಾಂ. ೦೨-೬೩) - ಹುಲಿಕುರಿ ಆಟ. ನಾಲ್ಕು ಕಲ್ಲು 
ಗಳನ್ನು ಹುಲಿಗಳಾಗಿಯೂ ಹದಿನೆಂಟಂ (ಹುಣಿಸೆ) ಬೀಜಗಳನ್ನು 
ಕುರಿಗಳಾಗಿಯೂ ಇಟ್ಟುಕೊಂಡು ಆಡುವ ಒಂದು ಬಗೆಯ ಆಟ : 
ಹಳ್ಳಿಗರು ಚೌಕಾಬಾರ, ಹುಲಿಕುರಿ ಆಟ ಮೊದಲಾದ ಆಟಗಳನ್ನು 
ಆಡುತ್ತಾರೆ (ಕೂಠಿ)- ಹುಲಿಮನೆಯಾಟ-- ಹುಲಿಕುರಿಯಾಟ : (9), 
ಹುಲಿಯ ಜಂಗುಳಿ, ಹುಲಿಯ ಜ್ಮಗುಳೆ-ಒಂದಂ ಬಿರುದು : ಸೊರಬದ 
ಹುಲಿಯ ಜಂಗುಳಿ ಬೀರಣನ ದುಗ (ಎಳ. ೪111, ಸೊರಬ- ೪೬-೪; 30281); 
ಭಾಸೆಗೆ ತಪ್ಪುವ ಲೆ:ಕರ ಗಂಡ ಹುಲಿಯ ಜ್ಯಗುಳೆಯ ಮೊತ್ತದ ಸೇನಾ 
ನಾಯಂ (ಎಳೆ. 111, ಮಂಡ್ಯ. 64-೨೬; 13069) - 

[ದೇ. ॥ ತಮಿ. ಪುಲಿ, ಪುಲ್‌ ; ಮಲ. ಕೊಡ. ತೆಲು. ಪುಲಿ ; ತುಳು. 
೭೮1 ಕೋತ. ಷಜೀ ; ಕೋಲಾ, ನಾಯ್ಕಿ. ಪುರ್‌ ; ಗೊಂಡಿ. ಪಲ್ಲೇ) 
೩ ಪುಲಿಂಗಿಲ್‌ 'ಪುಲಿಗಿಲ್‌ ನೋ. 
ಪುಲಿಂದ, ಪುಳಿಂದ (ನಾ). ೧. ಕಾಡಿನಲ್ಲಿ ವಾಸಿಸಂವ ಒಂದಂ 


lx ವ್ಯಾಘ್ರಃ | 


ಜನಾಂಗ; 


'ಫಿಲ್ಲಜನಾಂಗ ಮತ್ತು ಆ ಜನಾಂಗಕ್ಕೆ ಸೇರಿದವನಂ ; ಬೇಡ; 
ಶಬರ: “ಪುಲಿಂದಿನಿ' ಪರಾ. ಪುಳಿಂದ : ೧. “ಕಿರಂತಃ, ಶಬರಃ, 


ನಿಷ್ಟೂಃ, ಪುಳಿಂದಃ, ನಂಹಳಃ, ಭಟಃ, ವಾಾಳಾ, ಮ್ಲೇಚ್ಛ ಈ ೮ 


ಬೇಡರ್‌  ಮೊದಲಾಗುೂಳೃಂತ್ಯಜಾತಿಗಳ್‌ ” (ಶರಾಯು ೮-೪೪3); 
ಅವಯವದೆರ್ದೆಗೆೊಳ್ಳುದಿದಾರುವನೆಂದೊಡೆ ಜಂ ಣಕೃ 3 ಪುಳಿಂದನ 


ಇರುವುದರಿಂದ ಈ| ₹ 


೩0 


36 


30 


40 


-ದಿಂದ ಪುಟ್ಟಿದುವು (ವಿವೇಕ. ೨೩೪) - 
ಪುಲಿಕಡ್ಡ (ನಾ). ಒಬ್ಬಾತನ ಹೆಸರು; ಕಿತ್ತರಸಂ ವಟ್‌ಗಟ್ಟಿನ ಮಗ 


ಪುಲಿಕರನಗರ, ಪುರಿಕರನಗರ (ನಾ). 


ಪುಲಿಕಲ್ಲದಿ (ನಾ)- ಒಬ್ಬಾ ತನ ಹೆಸರು : 


ಪುಲಿಕುಜುಕಿ, ಪುಲಿಕಂಯುಕ್ಕಿ 


ಪುಲಿಕುಜುಕಿ 


ಸಂಧೂನವನೆಯ್ದಿದತ್ತು ಮುತ್ತಿನ ಕವಿಕುಳದೆರ್ದೆಗೊಳುದೆಂಬುದೊಂದಚ್ಚ 
ರಿಯೇ (ಕಾರಂಫೂ. ೪); ಆ ಮರದೊಳಿರ್ಪ ಕಪೋತಶಿಖಾಮಣಿ ಕಂಡು 
. - ಚಂಚೂಪುಟದಿನೊಂದು ಕೊಳ್ಳಿಯಂ 


ಮುಂದಿಟ್ಟು 


ಕರುಣರಸಂರ್ದ್ವಹೃದಯನಂ 

ಕರ್ಚಿ ತಂದು ಪುಳಿಂದನ (ಶಂತತಂ. 

೨. ನಾವೆಯ ಒಂದು ಭಾಗ ; ನೌಕಾಶಿರ ; “7 ಪಳಂದಃ, ಮಂಗಃ 

ಈ ೨ ನಾವೆಯ ಬಿಸುಜು (ಜರಾಯು. ೧೧೧-೩೦); “ಹಡಗಿನಿದ್ದೆಸೆ 

ಪುಳಿಂದ[ಶುಕಾಂ- ಪುಳಿಂಗಂ, ಪುಳಿನ:]) ಮಂಗಮಕ್ಕೂ " (ಮುಗರಾ.02೧ ೫). 
[ಸಂ.1 


೨೪೩.೧೭) 


ಪುಲಿಂದಿನಿ. ಪುಳಿಂದಿನಿ (ವಾ). ೧. ಬೇಡರವಳು ; ಬೇಡಿತಿ ; ಶಬರಿ: 


ಉಳಿದು ಪೆಲಂ[ಕ ಣಂ. ೪ಂ]ದಿನಿೀವಿಹಿತವಿಭ್ರಮಮಂ ಸುರಕಂಮಿನೀಜನಂ 
ಬಳೆಸಿರೆ ತಾನುಮಂತೆ ನಗನಂದನೆ . . . ನೆಲಸಿರ್ದಳುದಾರಶೋಚಿಯಿಂಂ 
(52ಕಂ. 8-0೩). ಪುಳಿಂದಿನಿ : ೧: ಗಂಡನಂ ತೊಲಗದೆ ಪಿಂದೆ ಬಿಲ್ವಿಡಿದು 
ಬು ಪೆಳಿಂದಿನಿಯೊರ್ವಳೊಪ್ಪಿದಳ್‌ (ಶಾರಪ್ರ. ೧೦-೧೦೬; ಅಚಲೇಂದ್ರ 
ಮೆಸೆದಿರ್ದುದು ಪುಂಂದಿನೀತನುಗಂಧಬಂಧುರದೊಳು (ಕೈ ಬಳು. 00-9). 
೨. [ಸಂಗೀತ] ಒಂದಂ ರಾಗದ ಹೆಸರು; ಕೌಶಿಕಿ ವೇಳುವಳಿ 

. ಪುಳಿಂದಿನಿ. . . ಎಂಬ ಮುೂವತ್ತುನಾಲ್ಕು ರಾಗಂಗಳೇ ಭಾಷಾಂಗ 
[೭ ಸಂ. ಪುಲಿಂದೀ] 


ಬರ್ಪ 


ಪುಲಿಕಡ್ಡಅರಸರ್‌ ಸಿಯಗೆಲ್ಲರ್ಕಾಗಿ ಕೊವತಾರನ* 
ಬಳ್ಳಿಯುಳೆಟ್‌ದು ವಿಟಸ್ತೊಂ (ಎಕ. ೩೪1, ತಂಮಳೂ. ೯೦-೯; ಸು. 775): 


(?) 


ಕಿರ್ಕ್ಕೊಳತ್ತೂಒಗ 


ಒಂದು ಊರಿನ ಹೆನೆರು: ಐ 


ಧಾರವಾಡಜಿಲ್ಲೆಯ ಈಗಿನ ಲಕ್ಷ್ಮ್ಮೇಶ ಶರ : ಪುಲಿಕರನಗರಸ್ಯ 
ಶಂಖಶೀರ್ತ್ವವಸತೇಃ (£೮. ೪11. ೦೦೭-೦೪; 10ನೆಯ ಕತ) ; ಪುಲಿಕರ 
ನಗರ ಶ್ರಿಶತ್‌ಗ್ರಾವತಾಂತರ್ವರ್ತ ಹುಲ್ಲುಂಗೂರು ಮುಖ್ಯ ಬಹು 


ವಿಷಯಂ ಸಿಂಹಣರಾಯಾಬ್ಲಬಧ್ವಾ (ಕಇ. 1೪. 89-59; 1245). ಪುರಿಕರ 
ನಗರ : ಶ್ರೀ ಬಿಕ್ಕಿರಾಣಕೇನ ಪುರಿಕರನಗರೇ . . - ಸೆಂಬೊಳಲ ನಾಮ 
ಗ್ರಾಮಂ ಸರ್ವ್ವಬಾಧಾಪರಿಹಾರಂ ದದೌ (ಇಇ. x೫, ೩ ೨೬; 723); 
ಶ್ರೀಮತ್‌ ಪುರಿಕರನಗರ ಪ್ರಖ್ಯಾತ ಶ್ರೀಶಂಖಜಿನೇಂದ್ರ ನಿತ್ಯನೈಮಿತ್ತಿಕ 
ಪೂಜಾನಿವಿಂತ್ತಂ - . - ಕದ್ದಮುಗ್ರಾಮಂ ದತ್ತವಾನ್‌ 
೬-೦೪; 730). ' ಪುಲಿಗೆಆ್‌ೆ ಪರಾ. 
[Pp ಇದು "ಪುಲಿಗೆ ಅ” ಎಂಬ ಶಬ್ದದ ಸಂಸ್ಕೃತೀಕರಣ] 
ಕೊಬ್ಬು ಣಿಮುತ್ತರಸಕ್ಕೆೇ 
ಇರ್ಪ್ವತ್ತಾಏಟಣನ  ವರ್ಷದುಳ್‌" ಪುಲಿಕಲ್ಲದಿ ಆಪ್ತದ ವಾರೈಉಳ್‌ 
ಸೆಗುಣ್ಣನೊೊಳ್‌ ಎಜ್‌ದು ವಿಟ (ಒಳ. ೫ (9). ಕೋಲೆ. ೬6-೨; ಸು. 752), 
[1 


(a%3u. ಸಸ. 


ಪುಲಿಕಲ್ಲು, ಹುಲಿಕಲ್ಲಂ. (ನಂ). ಎರಡು ಅಥವಾ ಮೂರು ಕಲ್ಲುಗಳನ್ನೂ 


ಹುಲಿಗಳಂಗಿಯೂ ಅವುಗಳಿಗಿಂತ ಚಿಕ್ಕವಾದ ಹನ್ನೆರಡು ಅಥವಾ 
ಹದಿನೈದು ಕಲ್ಲುಗಳನ್ನು ಕುರಿಗಳಾಗಿ ಅಥವಾ ಬೇಟೆಗಾರರಾಗಿಯೂ 
ಇಟಂ್ಬಕೊಂಡಂ ಆಡುವ ಒಂದು ಬಗೆಯ ಆಟ; ಹುಲಿಘಟ್ಟದ 
ಆಟ; ಹುಲಿಮನೆ ಆಟ: ($)- ಹುಲಿಕಲ್ಲು : ಹುಲಿಕಲ್ಲೋ, ಚೌಕಾ 
ಬಾರವೋ ಯಾವುದು ಆಡೋಣ? (63). [ಪುಲಿ*ಕಲ್ಲು(ಎಕಲ)] 
(ನಾ). ಒಂದು ಊರಿನ ಹೆಸರು: 
ಕಂಳೆಗದುಳಿ* ಗಾರ ವರಾಳ್‌ ಅವಧೀರರಾ ಮಗನ್‌ ಚಾತಗುದ್ದಿಯಾರುವು* 
ಪುಲಿಕುಜುಕಿಯರಾ ದುಗ್ಗವತಾರನ* . . . ಆನ್ನಿಜನಿದು ಸತ್ತರ್‌ (ಎಕ. x. 
ಪುಲಿಕುಜಿಕ್ಕಿ : ಬ:ಣರಸರಾ ದಣ್ಣು 


ಶ್ರೀಸವಾ. ೪೦-೩; ಸಂ: 900). 


ಪುಲಿಕುಜುಕ್ಕಿ 8೭೧೩ ಪುಲಿದೊಡೆಯ 
ಪುಲಿಕುಣುಕ್ಕಿಯುಳ್ಳೆ ಎರಡು ದಣ್ಣು ಕಿಟ್ಟಿ ಎಅಕಿಯುತ್ತಿರೆ (ಎಳ. ಸ, ೧೩೨-೦೦)- ಹುಲಿಗಿಲ್‌: ಹುಲಿಗಿಲ್‌ ತಂಡಸು ನುಗ್ಗಿ - . . ಉತ್ತರಣೆಯಂ 
ಕೋರಾರ- ೨೦೦-೬; ಸು. 9907). [ ಪುಲಿ-ಕುಜುಕಿ? ಚೂರ್ಣಂಗಳಂ ಮಾಡಿ (ಏಮದ.- ೧೬-೩೪); ಬರಿವದಣೆ ಲೊಕ್ಕಿಲೋಯಿ 
ಪುಲಿಕುಜುಕ್ಕಿ  ಪುಲಿಕಂಜಿಂಕಿ' ನೋ, (ಹಿ) ಸರಮಣಿಲೆ ಗುಳೂಚಿ ಪಿಪ್ಪಲಿ ಹುಲಿಗಿಲ್‌ ವಿಷನಾಗರ ಲಶುನಂ 


ಹಲಿಕೇಶಿ, ಪ್ರಲಕೇಶಿ, ಪುಲಿಕೇಶಿ, ಪೊಲಕೇಶಿ, ಪೊಲಿಕೇಶಿ, ಪೊಲೆಕೇಶಿ, 


ಪೊಲೆಕೇಸಿ (ನಾ): ಕನ್ನಡನಾಡನ್ನು ಆಳಿದ ಸುಪ್ರಸಿದ್ಧನಾದ ಒಬ್ಬ 
ಅರಸನ ಹೆಸರು; £ ಇದಂ ಇಬ್ಬರಂ ಆರಸುಗಳ ಹೆನರು. ಬಾದಾವಿ 
ಚಾಳುಕ್ಕವಂಶದ ದೊರೆಗಳಲ್ಲಿ ಒಬ್ಬನಾದ ಒಂದನೆಯ ಜಯಂ 
ಸಿಂಹನ ಮಗ ಒಂದನೆಯ ಪುಲಿಕೇಶಿ (ಕ್ರಿ. ಶ. ೫೫೦) ; ಈತನ 


ಗಳೊಳುಪ್ಪಂ ಬೆರಸುಗೆ ಪವಣಜ್‌ಗೆ ಪಿಂಡಮಾರೋಗ್ಯಕರಂ (8ಕ್ಕಕಾ. 
೭-೩೩)" ಹುಲಿಗಿಲಿ ; “ಚಿರಿಬಿಲ್ವ, ನಕ್ತಮಾಲ;, ಕರಜಃ, ಕರಂಜಕಃ- 
೪ ಹುಲಿಗಿಲಿಮರದ ಹೆಸರು” (ಸಿರ್ಮಾಂತಿ- ೦೨೩) ; ಹೊಂಗೆ, ಕರಂಜ, 
ಹುಲಿಗಿಲಿ ಮರ (ನ್ಮು3ಗ: ೪-೧೨೯). ಹುಲಿಗಿಲು ; ಹುಲಿಗಿಲ ಸೊಪ್ಪು 
ಗುಗ್ಗುಳಯಿವಂ ಧೂಪವಿಕ್ಕುವುದು (ಕಾಂತ: ೦೨6-೧೨)- ಹುಲುಗಲ : 


ಮೊಮ್ಮಗ ಅಂದರೆ ಒಂದನೆಯ ಕೀರ್ತಿವರ್ಮನ ಮಗ ಎರಡನೆಯ ಚಿಗುರಿತು ಈ ಹುಲುಗಲ (ಕಿಮು. ೯-೦). ಹುಲುಗಿಲು : ' ಬಿಳಿ 
ಪುಲಿಕೇಶಿ (ಕ್ರಿ. ಶ. ೬೦೯-೬೪೨) ; ಪುಲಿಕೇಶಿವಲ್ಲಭಮಮಹಾ|;/| ಹುಲುಗಿಲು ` ಪರಾ: 

ರಂಜಸ್ತಶ್ಯ್ಯ ಪುತ್ರಃ (ಎಇ. ೫೫೪1, ೩೯-6; 552). ಪುಲಕೇಶಿ: ಶ್ರೀ ಪುಲಿಗಿಲು 'ಪುಲಿಗಿಲ್‌' ನೋ. 

ಪುಲಕೇಶಿವಲಭಮಹಾರಂಜಸ್ಮ್ಯ ಪ್ರಪೌತ್ರಃ (ಎಂ. Xx೪17. ೦೦೭-೩; 697); ಪುಲಿಗಿಲೆ 'ಪ್ರಲಿಗಿಲ್‌' ನೋ. 


ವಾತಾಪಿಪುಶವರೇಶ್ವರೆನುಂ . , . ದ್ವೀಪಾಂತರಪ್ರಕಟಪ್ರಭಾವನುಮೆನಿಸಿದ 
ಪುಲಕೇಶಿದೇವನಿಂ (ಗಂಡು. ೨-೭೦). ಪುಲೆಕೇಶಿ: ಶ್ರೀಮಾಂ ಸತ್ಕಾಶ್ರಯ 


ಪುಲಿಗೆಆ್‌, ಪುರಿಗೆಲ್‌, ಪೊರಗೆಜಕ, ಹುಲಿಗೆಅ್‌ (ನಾ). ಒಂದು ಊರಿನ 


ಹೆಸರು : ಅ ಧಾರವಾಡಜಿಲ್ಲೆಯ ಈಗಿನ ಲಕ್ಷ್ಮೇಶ್ವರ : ಗಜ್ಗವೂರ್‌ 


ಪುಲೆಕೆ: ಶಿವಲ್ಲಭ ಮಹಾರಾಜರಾಜ್ಯೇ ವರ್ತ್ರ್ಯವತಾನೇ ಲಿಖತವಿುತಿ (ಎಇ. ¥, |16 ಪುಲಿಗೆಜಕಿ ಗಣ್ನ್ಣವಗ್ರಾವಂ(ವತಾ) ಇತಿ ಅಸ್ಮಭುಕ್ತಿ(ಕ್ರಿಃ) (ae. vil, 
6-೩; ಸು. 650)” ಪೊಲಕೇಶಿ : ಧರಾಚಕ್ರಮೆ ಮೆಚ್ಚಿ ಬಣ್ಣಿಸೆ ಜಸಂಬಡೆದಂ ೨೪೩-೦೪ ; 964) ; ಅದಜಕೊಳಗಂ ಕಿಸುವೊಬಲು ವಿದಿತ ಮಹಾಕೊಪಣ 
ಪೊಲಕೇಶಿವಲ್ಲಭಂ, (ಳಾನ್ಯಾವ 966). ಪೊಲಿಕೇಶಿ : ಶ್ರೀಪೊಲಿಕೇಶಿ-ಲ್ಲಭ ನಗರದಾ ಪುಲಿ[೪ಾಂ. ರಿ)ಗೆಅಕಿಯಾ ಸದಭಿಸ್ತುತಮಪ್ಪೊಂಕುಂದದ ನಡು 
ಪುಹಾರಾಜಸ್ಥ ಪ್ರಿಯಸೂನೆು (35. ೪11, ೧೦೬ ೩6 ; 30ನೆಯ ಶಕ). ವಣ ನಾಡೆ ನಾಡೆ ಕನ್ನಡದ ತಿರುಳ್‌ (ಕಂರಾ. ೦-೩೭); ಪುಲಿಗೆಂಕಿನಗರಂತ್‌ 
ಪೊಲೆಕೇಶಿ : ತನೂಜಃ ಪೊಲೆಕೇಶಿ (ಎಇ. ೪1, 3-4; 684). ಪೊಲೆಕೇಸಿ : ಪೂರ್ವಸ್ಕಾಂ ದಿಶಿ (26. ೪11» ೧೦೩-೨೩ ; 10ನೆಯ ಕತ). ಪುರಿಗೆ : 
ಪೊಲೆಕೇಓಅರಸರ ೫x ೫ ೫ (ಎಳ. vi, ೪೦. 60-3೨; ಸು. 640%), |) ಪುರಿಗೆಜ್‌ಿಯಾ ಮೂಜುಜಕ್ಕೀರಿಯಾ (ಎತ. VI. ೦೬೬-೩; ಸು. 763) ; 
ಪೊಲೆಕೇಸಿಯ ಮೆ:ಲೆ ಪೋಗಿ ಪುಲಿಮಟ್ಟಿಯಲ* ಕಾದಿ (್ಶ್ಮ60. ೦೪೨6, ಪುರಿಗೆಆಕಿಯಿಂಂ ಬನ್ನ ಪೊಲೆಯಣ್ನನ ಶಿಲಾಕರ್ವ್ಮೂ (೩ೌಇಇ. 21-11. ೦೦.೨೬; 
೩೦-೮೧ ॥ 1056), [21 665); ಶ್ರೀಮತ್‌ ಕುಂಕುಮಮಹಾದೇವಿ ಪುರಿಗೆಆ್‌ಯಲು ಮಾಡಿಸಿದ 

ಪುಲಕ್ಕಲಯ್ಯ (ನಾ). ಒಬ್ಬಾತನ ಹೇರು : ಶ್ರೀಷುಲಿಕ್ಕಲಯ (ಎ೪. 1,| (ae. ೫11: 40-೨0; 909)- ಪೊರಿಗೆಅ್‌ : ಪೊರಿಗೆಆ್‌ಖಾ ಮಹಾಜನಕ್ಕುಂ 
೪೬೯, ಸು. 1000). 1? +ಅಯ್ಯ, ] (ಎ೩. ೫1೪. ೧೯೦-೨: 735): ಹುಲಿಗೆಜ್‌ : ಹುಲಿಗೆಜಕಯ ಸೋಮನಾಥ 

ಪುಲಿಗಾರ (ನಾ). ಒಂದು ಸ್ಥಳದ ಹೆಸರು : ಪುಲ್ಪದಿಯೇ ಎಬಗಲ್ಲೇ|,, ದೇವರ ಕ್ಷೇತ್ರ್ಯ(ಎಳ.- ೪11, ಕನ್ನಗಿ. ೩೨-048; ಸು, 30601)- 'ಪುಲಿಕರನಗರ' 
ಪುಲಿಗಾರದ ಗೆಜ್‌ ಮುಳೂಡಲ” (26. ೫11. 0೬-೨0; 818). [?) ಪರಾ. 


ಪುಲಿಗೆಆ್‌'ಮೂನೂಲ. ಹುಲಿಗೆಜಮೂನೂಲಾ - ಹುಲಿಗೆರೆಯೇ 

ಮುಖ್ಯವಾದ ಮುನ್ನೂರು ಹಳ್ಳಿಗಳ ನಾಡಂ: ಪೆರ್ಮ್ಮಾಡಿ 
ಬೂತಾರ್ಯ್ಯಂ ಗಂಗವಾಡಿ ತೊಂಭತ್ತಟುಸಾಸಿರಂ ಬೆಳ್ವೊಲಮೂನೂಜುಮ 
(ನಾಳು) ಪುಲಿಗೆಆ್‌ ಮಖೂನೂಟುಮನುೂಳುತ್ತಿರೆ (as. XI, ೩೬-38; 
942): ಶ್ರೀಸೋಭನರಸರು ಹುಲಿಗೆಅ್‌ಮೂನೂಟ ಬೆಳುವಲ ಮೂನೂಟುಂ 
ಹೆಖಸಗೆ ಪನ್ನಿರ್ಚಾಸಿಲವೂಂಮನಾಳುತ್ತವಿರೆ (Avan. X1-1, 30.0೨; 
1050)- [ಪುಲಿ + ಕೆಅಕಿ] 

ಪುಲಿಗೋಣ (ನು). (ಹುಲಿಯಂತೆ) ಬಲಿಷ್ಠವಾದ ಕೋಣ : ಆಯೆಯ್‌ 
ಪೂವಂ ಪಗೆ ಮಿಗೆ ತಿಂದುದು ಮೇವಂತಿರೆ ಪುಲ್ಲ ಸರವಿಯಂ ಪುಲಿ[ಶಾಕಾಂ. 
ಬಲ್‌]ಗೋಣಂ (ಯಕೂ:ತ. ೩-೪೩). [ಪುಲಿ ೪ ಕೋಣ] 

ಪುಲಿಚರ್ಮ, ಹುಲಿಚರ್ಮ (ನಾ). ಹುಲಿಯ ತೊಗಲು ; ವ್ಯಾಘ್ರ 
ಚರ್ವ: ಕೆಂಜೆಡೆಯ ಚಂದ್ರಕಳೆಯರಸನೊಪ್ಪುತ್ತಿರಲು ರಂಜಿಸುವ 
ಪುಲಿಚರ್ಮದಭವನೊಪ್ಪುತ್ತಿ ರಲು (8ರ. ೧-೬); ಹರಿಣ ಗೋರೋಜನ 
ಕೃಷ್ಣ ಜಿನ ಪುಲಿಚರ್ಮು ನರಿಗೊಂಬುಗಳನಿತ್ತರೆದಲಿವು (ಮೋಹಸ. ೧೯-೭೩). 
ಹುಲಿಚರ್ಮ: ದಕ್ಷಿಣದವರಲ್ಲಿ ಕಂಬಳಿಯ ಕೋರೆ, ನಿಲುವಂಗಿ, ಕೊರಳಲ್ಲಿ 
ಭಂಡಾರ ಇಡುವ ಹುಲಿಚರ್ಮದ ಚೀಲ. - - ಕೈಯಲ್ಲಿ ಡಮರುಗ, 
ತ್ರಿಶೂಲ. ಇವು ಮುಖ್ಯವಾದುವು (ಕ೩ಳ. ೬೮): [ಪುಲಿ ರ್ವ) 

ಪುಲಿದೊಗಲ್‌ `ಪುಲಿದೋಲ್‌' ನೋ. 

ಆ (ಪುಲಿದೊಗಲು 'ಪುಲಿದೋಲ್‌'' ನೋ. 
ಪು೦ದೊಡೆಯ (ನಾ). ವ್ಯಾಘ್ರಾಸಂರನನ್ನು ನಾಶಮಾಡಿದವನು; ಶಿವ - 


ಪುಲಿಗಿಲ್‌, ಪುಲಿಂಗಿಲ್‌, ಪುಲಿಗಿಲು, ಪುಲಿಗಿಲೆ, ಹುಲಗಲಿ, ಹುಲಗಿಲ್‌. 
ಹ:ಲಗಿಲು, ಹುಲಿಗಿಲ್‌,ಹುಲಿಗಿಲಿ. ಹ:ಲಿಗಿಲು, ಹುಲುಗಲ; ಹೇಲು 
ಗಿಲು (ನಾ). ಹೊಂಗೆವ:ರ; ತಮಾಲವೃಕ್ಷ: ಪುಲಿಗಿಲ ಕೆಲದೊಳ್‌ ಪನ್ನಗ 
ಒಲಯೂಂ ಸವಂನಿಹದೊಡದಜ ತೆಂಕಣದೆಸೆಯೊಳ್‌ ಜಲಮಕ್ಕೂಂ (ಆಳೂರ, 
೫ ೨೨) ; ಸಮನಾಗಿರೆ ಪೂಸುಗೆ ಪುಲಿಗಿಲೆಣ್ಣೆಯುಂ ಸುಣ್ಣವಂಮಂ 
(5ಕ್ಕರಾ- ೦೩-೨೧)- ಹಿಪುಲಿಂಗಿಲ್‌: ಹೊನ್ನೆ ಚೆನ್ನೆ ಕವಳಂ ಕಾರಾಚಮಾಚಂ 
ಪುಲಿಂಗಿಲೆರಂ ಗುರ್ಗುಳಮತ್ತಿ ಮತ್ತಿ ಮಧುಕಂ (೬6. 3-3೬). 
ಪುಲಿಗಿಲು : ನೆಗಲ್ಬ ಪುಲಿಗಿಲೀಶಾನ್ಮದೊಳೆ (ದಲ್ಲು) ಬಿಳಿಯ «ಲ್‌ ಕೂಡೆ 
ಪತ್ತಿರ್ದಾಗಳ್‌ (ಬಗೆಯೆ) ನಡುವೊಪ್ಪುರುಷಪ್ರವತಾಣದೊಳ್‌ ಪಡುವ 
ಕುಸುಮದಂತೆ ವುಣ್ಣಿರ್ಜು (ಅಲ್ಮಮ- 00-08)” ಪುಲಿಗಿಲೆ : ಪುಲಿಗಿಲೆ 
ವತಾವು ಬೇವು ಬೆಳಲಯಟೆ ನಿಂಬೆ. . . ಎತ್ತಲುಂ ಕಲಸಿರೆ ಕಾಡು ಳ್ತಲಿಸಿ 
ಕಂಗಳನಪ್ಪಿದುದು (೫9ಲಾತ್ಮ- ೦ ೪-೪)- ಹುಲಗಲಿ : ಹುಲಗಲಿ (ರಂಜ) 
ಎತ್ತರವಾಗಿ ಬೆಳೆಯುತ್ತದೆ. ಕಟ್ಟಿಗೆ ಹಗುರು (೪ಐಗೆ. 80); ಮೈಸೂರು 
ಸೀಮೆಯಲ್ಲಿ ಹುಲಗಲಿಯ ವಓಂಡಿಯನ್ನು ಹೊಲಗಳಿಗೆ ಹಾಕುತ್ತಾರೆ 
(ಮುಂಡು. ೩-೨೪೨). ಹುಲಗಿಲ್‌ : ಕಂಚಿಯಾಲದ ಗಡಣಂ ಕೊಸಗಿಜೆ 
ಬಸಿಟೀ ಹೇಗಿಲ್ಲೊರವಿ - - - ಹೊನ್ನೆಯ ತರುಗಳ್‌ (ಹ್ಮೂರ. ೪.೬6)- 
ಹುಲಗಿಲು : ಹ:ಲಗಿಲ ಬೆ:ರ" ತವಸದ ತಿಗುಡು ಲಕ್ಕಿ ೬ದಸಿಗೆಯ ಬೇರ್‌ 
ವಂರೋ ಗುಳಿಯೊಳಗಗ್ಗ ಲಿರೆ ಬಲವರ್ಧನಮಕ್ಕೂಮೆಗ್ನಿದೀಪನ 
ಮುಕ್ಕುಂ (ಕಳ್ಕಾಕಾ: 9-೨೨) ; ತೊಟ್ಟುಚ್ಚುತ ತೊಟ್ಟಿಡುತಿದೆ ಮೊಗ್ಗನು 


ಹೂ ಹಾಸಿ ಹುಲಗಿಲು ಗಾನನಿಮುಗ್ನಭ್ಮಾನದ ಹೊಸ ದಾಸಿ (ಅರಳು. 


"16 


ಪುಲಿದೊಎಲಂ ಗಜದಜಿನಮನೆಲೆ ನೀನುಡದಿರ್ಬಿಡೆಂದು ಬಿಡಿಶುತೆ ಮೃಡನಂ 
ಸುಲಲಿತದಿವ್ಮಾಂಬರವಂಂ ನಲಿದುಡಿಸುವ ದೂಸಿಗರ್‌ ಕರಂ" ನೆಲಸಿರ್ಪ೦* 
"ರಾತಿಕೇ. ಎ: ಪುಲಿದೊವಲು : ಪೂಸಿದ ವಿಭೂತಿ ಕಯ್ಕೊಳು 
ಪಾತ್ರೆಯೇಜೆಡೆ ಭಾಸುರದ ಪ್ರಲಿದೊವಲು ಲಾಕುಳಂ ಚೆಲುವ ನಡೆ ಎಸೆವ 
ಭಿಕ್ಷುಕ ಸಷಷಮುಮನೊಪ್ಪೆ ಕೈಕೊಂಡು (ತಿರುಕ, ರೇ. ೦೦-೦೦); ತೊಟ್ಟ 
ಬಳಿದು ಜೋಡು ಮೆಯ್ವಣ್ಣ ಬರಹದೊಳುಟ್ಟ ಕುಸೆಯೆ ಪುಲಿದೊವಲು 
ಮಟ್ಟಿ ಗಜಂಸುರನೊಳು ಕಾದಿ ಕೆಡಪುತ ಕಟ್ಟಾಳು ಹರನಂತೆ ಮೆಜಕಿದ 


(ಎರ್ರತ. ೩-೦೩). ಹುಲಿದೊಗಲು : ಸನ್ಮಾಸಿಯು . . . ನೆಲದ! 
ಮೇಲೆ ತನ್ನ ಹುಲಿದೊಗಲು ಹಾಸಿ ಗಂಟು ತಲೆದಿಂಬಿಗೆ ಇಟ್ಟುಕೊಂಡು 


* ೬ ಅಡ್ಡ್ಬದನು (ಮು... 9-080) - ಹುಲಿದೊವಲು : ಹುಲಿ 
ದೊವಲನುಟ್ಟು ಮುಡಿಗೆದರಿದ ಉನ್ಮಾದಮೂರ್ತಿ ಅರೆಮಬ್ಬಿನಲ್ಲಿ ಮೂಡಿ 
ಅಧಭಿನಯಿಸುತ್ತಾನೆ (ಶಾಂಶಃ. ೦೫-೦)- 

ಷಲಿದೊವಲ್ಲಡೆ- ಹುಲಿಚರ್ಮದ ಉಡುಗೆ ಪುಲಿದೊವಲುಡೆ 
ಭಸಿತಂ  ಕುಂಡಲಮುಗ್ರತ್ರಿಶೂಲ ಡಮುರುಗಂ ಕಿಅುಜೆಡೆಗಳ' ಸಲೆ 
ಮೆಆಕವ ರುದ್ರನಂ ₹ಂಡೊಲವು ಮಿಗಲ್‌ ಚರಣಕೆಜಗಿದಂ ಸಿರಿಯಾಳಂ 
(ಫೂ. ೦೦-೪೫)- ಪುಲಿದೊವಲುಡೆಯ - ಹುಲಿಯ ಚರ್ಮವನ್ನ 
ಉಟ್ಟಿರಂವವನಂ ; ಶಿವ : ಷಲಿದೊನಲುಡೆಯಂಗೆ ಪುನರಪಿ ರತ್ನಪ್ಪ ಜ್ವರ” 
ದಾರತಿಗಳ ಬೆಳಗಿ ಸಲಿಲಜ ಮಂದಾರ ಮಲ್ಲಿಗೆ ಪುಷುಂಜಲಿಯು ವಕಾಡಿದ 
ಮಂಹೋತ್ಸವದಿ (ನೋತತ- ೨೦-೪೩). (ಪುಲಿ + ತೋಲ) 
ಪುಲಿನ, ಪುಳಿನ (ನಾ). ೧. ವಂರಳಿನಂದ ಕೂಡಿದ ನದಿ, ಸಮುದ )) 
ಮುಂತಾದುವುಗಳ ತಟ, ದಂಡೆ. ೨. ನೀರು ಕಡಮೆಯಾದಾಗ 

ನದಿಯ ಒಡಲಲ್ಲಿ ಅಥವಾ ದಂಡೆಯಲ್ಲಿ ಉಂಟಾಗುವ ಮಣ್ಣಿ ನ 
ದ್ವೀಪ ; ಸೈಕತದ್ವಿ €ಪ. ೩. ನದೀತಟ; ನದೀತೀರ. ೪. ಮರಳು. 
ಪುಳಿನ : ೧. “ಸೈಕತಂ ಪುಳಿನಂ ದ್ವಿ ನೀ ಪಂ (ಸಿಕತೂ) ಈ ೩ ಮಳಲ ದೀಣಿ 
(ದಿಣ್ಣೆ)” (ತಠಾಮು. ೦೦೦-೪೮), ಕುಳಿರ್ವ ಪುಳಿನಂಗಳೊಳಂ ಕೋಡುವ 
ಭಾ ೂಗ್ಗಹ ೨ಗಳೆೊನಂ ವಿಶ್ರಮಿ1 ಶಾಶದಾತಪಪುಶ್ರತಶುನಮುಂ ಕಳೆಯೆಂ 


49 


48 


ಪುಲಿದೊವಲ್‌ 8೭೧೪ ಪುಲಿವೊಗ 
ಜನಿಸಿದಣುಗಂಗಮೃತಶರನಿಧಿಮನೆಅ*್‌ದರ್ಗೆ ತವನಿಧಿಯ ಮೆಚ್ಮಿತರ್ತಿ (6ರಿಫ್ರು. ೦೦-೬೨ ಐ): ವಿ: ನೀರೆಂಬ ಸೀರೆಯಂ ಪೆಜಸುರಿಸುತುಂ ಪುಳಿನ 
ಮೆಟ್‌ದೆ ಪುರಿದೊಡೆಯೆ(ಕಾಕಾಂ. ಮೆಜ್‌ದೈ ವಪುಲಿತ್ರೊಡೆಯು]ಶರಣಂ ವೆಂಬ ಜಘನಸ್ಮಳದಿಂ ನಾರಿಯವೊಲ್‌ ನದಿ ಮೆಜಕಸಿಗುಂ ಶಾರದಸವೂಯಂ 
(ss. ೬-೭). (ಪುಲಿ + ತೊಡ್ಮೆ + ಅ) ದಲೆುಬ ವಿಟಸನ್ನಿಧಿಯೊಳಿ* (ರಾತಪು- *-೬€)- ೩. ಗಂಗುನದೀಪುಳಿನ 
ಪ್ರಲಿದೊವಲ್‌ “ಪುಲಿದೋಲ*' ನೋ. . |. ಪರಿಸರಪ್ರದೇಶದೊಳ? ಮಜ್‌ದೊಜಗುವೈರಾವತದಂತೆ ಪವಡಿಸಿ. (ತಂಶಣ. 
ಪುಲಿದೊವಲು `ಪುಲಿದೋಲ್‌' ನೋ. ಠಿ ೪-000 ವ). ೪. ಪಶ್ಚಿಮಾಂಭೋಧಿಯ ಪುಳಿನಚಯಂ ಬೆಳ್ಬನಾಳ್ಸಿರ್ದು 
ಪುಲಿದೋಲ್‌, ಪುಲಿದೊಗಲ್‌, ಪುಲಿದೊಗಲು, ಪುಲಿದೊವಲ', ವಾಗ್‌ (ಉಾಮಂಫೂೂ ೦೪): ಕಣ್ಣೆ ಮುತ್ರಿಟ್ಟುದಿರ್ಕೆಲದಲ್ಲಿ . . - 
ಪುಲಿದೊವಲು, ಹಲಿದೊಗಲು, ಹಂಲಿದೊವಲು (ನಾ). ಇ ಧವಳಿಮ ಪುಳಿನಲಿಂಶಿ (ಶ್ರೀರಾಮಾ, ೦೫೦-೨೨೦)- [ಸಂ.] 
ಪುಲಿಚಮ(- : ಮರುಳೊಡನಾಡುವಂ ಮಸಣದೊಳ್ವಡುವಂ ಪುಲಿ ಪುಲಿನಖ, ಹಂಲಿವಖ (ನಾ). ೧. ಹುಲಿಯ ಉಗುರಂ. ೨. (ಮಕ್ಕಳಿಗೆ 
ದೋಲನುಟ್ಟು ಭೀಕರಕರಿಚರ್ನುಮಂ ಪೊದೆವಂ (ಸಮಕ. ೦-೬೨). ತೊಡಿಸುವ) ಹಂಲಿಯುಗಂರಿನಿಂದ ಮಾಡಿದ ಅಥವಾ ಹಾಲಿ 
ಪುಲಿದೊಗಲ್‌ : ಪ್ರಭುದುಕೂಲದಂಕಿರ್ವ ಪುಲಿದೊಗಲಿಂದೊಪ್ಪಿ ಪಶುಪತಿ 36] ಯುಗುರಿನಾಕಾರದ ಒಂದು ಆಭರಣ ; ಬಿಂದಿಲರಳೆಲೆ ಗೆಜ್ಜೆಯನ್ನು 
ಬಸವನ ನದ ಮೊನೆಯೊಳೊಪ್ಪೆ ಮೂರ್ತಿನೊಂಡು (ಬಸರ. ೪-೨೦). ಪಾಲ್ಲಿಡಗ ಪೊಕ್ಕುಳ ಘಂಟೆ ಪುಲಿನಖುಮನೂನಕಟಿಸೂತ್ರ ವನಾಗಾಯಿ 
ಪುಲಿದೊಗಲು : ಪುಲಿದೊಗಲ ಕೆಂಜೆಡೆಯ ಕೇವಣದಿಂದುಫಣಿಪಶಿಯ ವುಣಿವಮುಯುಮುದ್ರೆಗಳ ಬೆರಳ್ಳಳಿಗವಂರ್ಚ್ಛಿ. ( ನವಮೋ. ೦೨-೦6 ). 
ಅಭಯದ ವರದಕರಪರಿಕಲಿತನೆಸೆದನು ಶಂಭು ಸದ್ಯೋಜಾತ ಹುಲಿನಖ : ೩. ಒಂದು ಬಗೆಯ ಔಷಧೀಸಸ್ಮ ; ಗರುಡಮೂಗುಂ ; 
ವ್ಯದರಿ (ಕುನ್ಮಾ. ೬-೬೪); ಕಳಿದರೀ ಚಂಡಾಂಶುವಂಶೋಜ್ವಲರು ಹುಲಿನಖ, ಗರುಡ ಮೂಗು (ಮ್ಮಸಿಗ. NN [ಪುಲಿ + ನಖ) 
ಬಳಿಕಾ ಹಿಮಸಮಯುವನು ಪುಲಿದೊಗಲ ಹರಿಣಾಜಿನದ ಹಾಸಿಕೆಯ 35 |ಪುಲಿನಾಡು (ನಾ). ಒಂದು ಊರಿನ ಹೆಸರು: ದೊಸಿ ಅರಸರಾ ಕಳಿ 
ಹೊವಕೆಯುಿ (ತೊರಂಾ. ೩-೨-೩). ಪುಲಿದೊವಲ್‌ :. ಉಡುವೊಡೆ ಪುಲಿನಾಡಜುವತ್ತುಂ ಪಡೆದು ಕೊಟ್ಟೊೊಡುರ೦ (ಎಕ. ಸ. ಮುಳರಾ. ೨೪೪-6; 
ಸಂತತಂ ಪುಲಿದೊವಲ* ನಿಮಗಲ್ಲದೊಡಾ ದಿಗಂಬರಂ ಪಡುವೊಡೆ ರುದ್ರ ಸು. 890); ಪುಲಿನಾಡು ರಾಸವುಯ್ಯ ಹಬಿಯೂರರಸರಂ ದಣ್ಣು 
ಭೂಮಿ ನಿಮಗಲ್ಲದೊಡಾ ನಿಗಮೋತ್ತವಮಾಾಂಗ೦ಂ (ಶಶಾಕ. ೨೦); ವೆಬೊಡೆ (ಎಕ. ಸ.`ಶ್ರೀನಿವಾ, 63-೪; ಸೂ. 9009) - [ಪುಲಿ 4 ನಾಡು] 
ಪುಲಿದೊವಲ ಜೋಗವನಟ್ಟಿಗೆ. . . ಮಾಯದ ಶುಂಚಂ ನೆಲನನೆಲೆವುಡಗೆ ಪುಲಿಪಟು' “ಪುಲಿವೆಟಂ್ಬ' ನೋ: 
ರಂಜಿಸೆ ನಲವಿಂ ಮಾಯಾವಿಯೆಯ್ದಿದಂ ನೃಪಸಭೆಯಂ (ತಳು. ೩-0೩೦); 30 |ಪುಲಿಮುಖ, ಹುಲಿಮಂಖ (ನಂ). ಕೋಟೆಯ ಹೆಬ್ಬಾಗಿಲು,- 


ಪ್ರವೇಶದ್ವಾರ ;: ಐ ಕೋಟೆಯ ಹೆಬ್ಬಾಗಿಲಿನಲ್ಲಿ ಸಾಮಾನ್ಯವಾಗಿ 
ಹುಲಿಯ ವಂದ ಆಕಾರದಲ್ಲಿರುವ ಒಂದು ಶಿಲ್ಪದ ಮಾದರಿ: 
ಪುವಿಮ:ಖ ಚೋರ್ಕಂಡಿ ದಿಡ್ಡಿ ಗಳಿಂದ ಪೊಳಲ ನಾಲ್ಡೆಸೆಯೊಳಲೆವುತ 
ಲಲಿತಗೋವುತ ತೋರಣಗಳಿಹವು. (ಶೀವಂಸಾ0..0-90); ಗಜದ ಭಾರಿಯಂ 
ಮಾವುತರ ವುರಿಮುಖ(ಕಃಕಂ. ಮೊಗ]ಕೆ ನೂಂಕಿದರ್‌ (ಕಂಪು. 9೨-೨೬); 
ಆಗಸವ ಸೋಂಕಿ ಸನ್ನುತಂ ಪಬ್ಬುವ ಪತಾಕೆ ಮುರಿಮುರಿದ ಕೊತ್ತಳ 
ಪುಲಿಮುಖಗಳಿಂದ (ಹಟಕ್ಕಾಯ. ೩-೩). ಹುಲಿಮುಖ : ದುರ್ಗದ ಹಿರಿಯ 
ಹುಲಿಮುಖದೊಳಗೆ ಹೊಯ್ದು ರು ಬೇಹ ಬೇಹನರ (ಕಾವ್ಮಾಕ. ೭ ೩೦); 
ಬಿಲಿದುದನಿತಕೆ ಕೋಟೆ- ಪಂಘಾವಳಿಯ ರಚನೆಯಲಾಳುವೇರಿಯ ಹುಲ 
ಮುಲಿದ ಮುಗಿಲಟ್ಟಳೆಯ ಸಾಲುಗಳ ಸೊಗಸಿನಲಿ (ಕೊರರಾ. ೧-೦೬-೨); 
ಮಲೆತೀ ಪುಶಕೈ ಶಹ ರಿಪುಸೃಪಪಕುಕುಲಸಮೂಹಸನಗಿದುಗುತ್ತೆ ಸಲೆ 
ಶಾರ್ದೂಲವದನವೆನೆ ಹುಲಿಮೂಖ ಬಲುಭಯಾಂಕುರವ ಬೀಜುವುವು 


(ಕುನದಿ. ೨3-೬೪): [ಪುಲಿ 4 ಮುಖ] 

ಪುಲಿಮೊಗ್ರ, ಹುಲಿಮೊಗ (ನಾ). ೧. ಹುಲಿಯ ಬಾಯಿ : ಆ ಪುರದ 
ಮಎಸುಪ ಹುಲಿಮೊಗವದೆ ಪ್ಪಿದುದರಿಧರಣೀಪಾಲಪಶುಗಳಂ ನುಂಗುವ 
ಪುಲಿಮೊ7ವೆಂಬುತೆ (*ಪುಕಾ. ೦-೩೪)- ೨. =ಪುಲಿಮುಖ : ಗೊಂಟು 


ಗೊ:ಟಿನೊಳ್‌ ಬಳಸಿದ ಕೊತ್ತಳಂ ಸೊಗಯಿಪಾಳ್ವೇರಿ ಡೆಂಕಣಿ ಸಾರವರಾರಿ 
ಯಗ | ಳಿಸುವ ಗೋಪುತಂ ಪುಖಿಷೊಗಂ ಮೆಣಕಿಗುರ ಪುಂದೊಳ್‌ ನಿರಂತರಂ 


(೧೬೪. ೨-೬೯), ಅಗಳಾಳ್ವೀರಿ ಕೊ:ಟೆಕೊತ್ತಳ ನೆಲದಿಡ್ಡಿ - ಪಲ 
ಪುಲಿ ಮೊಗಗಳನನುಮತಾಡಿಸಿದನು (ಕುರಾಸಾ. ೩೭-೩೧); ಸಮಸ್ತಕಾರ್ಯ 
ಕುಶಲರಿಂ ಕೋಟೆ ಕೊತ್ತಳ ಮುಗಿಲಟ್ಟಣೆ ಬುರುಜು ಪುಲಿಮೊಗ 


ಡೆಂಕಣಿಯಗಳಾಳ್ವೇರಿ ಪಿಳ್ಳಗಂಸೆ ದಿಡ್ಡಿ ಮೊಳಿಗದಂಗಳ್‌ ನಿರ್ಮಿತಮಾಗ 
ಲೆೊೊ.ಡನೆ (ud: ೦-೪-೬೩ವ)- ಹುಲಿಮೊಗ : ೨. ಕೋಂಟಿ 
ಹೋಯ್ತೇಳೆಃ ಉಯೆನುತಿರದೆ ಕುಲಿಲಿಯೆಂಂದಾರಿ ಕೊಬ್ಬಿಟ್‌ದು ಹುಲಿಮೊಃ 
ದೊಳಗೆ ಹೊಗಲೊಡನೆ ಸೂತ್ರವಿಡಿದು (4ಮ್ಮಳಿ. 6-೩೪) ; ತನ್ನಿದಿರ್ವರೆ 
ಪಿಡಿದು ಉಲಿದು ಹೊಯ ವೆನೆ:ಬ ರೌದೃದಿಂ ಕೋಟೆಯ ಹುಲಿಮೊಗ 


ಪುಲಿಯಣ್ಣ 


ಕಣ್ಣೆ ತನ್ನಿದಿರ್ವರೆ ರಂಜಿಸಿತು (ರಕಕ. ೩-೪): [ಪುಲಿ ಮೊಗ] ' 
ಪುಲಯಣ್ಣ (ನಾ). ಒಬ್ಬಾತನ ಹೆಸರು: ಇವುಳನ್ನೆಯಾರುಂ ಕಣಸ್ವಿ 
ಕುಳ್ಳಿ ಚೆ ಪುಣಿದರುಂ ಅಕ್ಕೆ ಶಾಲೆಯ:ರಾ ಪುಲಿಯಣ್ಣ ಅಗಳು ವಿಠೆಕಾಡನಳೆ 
ದೊರ್‌ (ಹಇಇ. 1೫-, ೪೬-೦೩; ಸು. 9ನೆಯ ಶತ). [ಪುಲಿ -- ಅಣ್ಣ] 
ಪುಲಿಯುಂಡಿಗೆ (ನಾ). ಹುಲಿಯ ಚಿತ ವುಳ್ಳ ' ಮುದ್ರೆ : ಅವನಿನ್ನಿ ತಣ 
“ತತ್ಕುಅದವನೀಶರ್ಗ್ಸ೯ೀಯ್ತೂ ಹೊಯ್ಸಳಾಖ್ಕಂ ವುತ್ತಂತವರ್ಗೆ 
ಪುಲಿಯುಣ್ಣಿ ಗೆಯುವಾದಿ(ರ) ವಿಜುರ್ಚ್ವಿತೆಯೆನಿಪ ಶಶಷುರಾಂಬಿಕೆಯೆ ೊಲವೀ 
(ಎಳ. ೫1, ಶತ್ರು. ೭6-೦೦; 12141). [ಪುಲಿ*ಲಉಂಡಿಗೈ] 
ಪುಲಿಯುಗುರ್‌, ಪಲಿಯುಗುರಂ, ಹುಲಿಯ-೨ಗ:ರ್‌, ಹುಲಿಯುಗಂರು 
(ನಾ). ೧. ಹುಲಿಯ ಪಂಜದ ಉಗುರು ; ವ್ಯಾಘಫ್ರನಖ: ಪುಲಿ 
ಯುಗುರೆಯ್ದ ನಾಂಟಲುರಮಂ ಮುಂಳಿದೆಯ್ದೆ ಪುಳಿಂದನೊತ್ತೆ ಗಂಟಲನದು 
ಪಾಯೆ (ಮಲ್ಗಳಾ- ೩. 4೧೪). ವಿ. (ಮಕ್ಕ ೪ಿಗೆ ತೊಡಿಸುವ) 
ಹಂಲಿಯಂ ಉಗಂರಿನಿಂದ ಮಾಡಿದ ಅಥವಾ ಹುಲಿಯ ಉಗುರಿ 
ನಾಕಾರದ ಒಂದು ಆಭರಣ : ಅರಳೆಲೆ ಪೊಂಗುನೂಲ* ಪುಲಿಯುಂಗುರ್‌ 
ಮುಣಿಕಿಂ!ಣಿ ಗೆಜ್ಜೆ - » - ಮನಂಗೊಳೆ ಭುವನೈಕಮಂಂಡನನೊಳೇನೆಸೆ 
ದಿರ್ದುದೊ ಬಾಲವಂಂಡನಂ (6896. 8-೬೨), ಅರಳೆಲೆ ಮತ್ತಿಗಾಯ್‌ 
ಪುಲಿಯುಗುರ್‌ ನವರತ್ನದ ಕಂಕಣಂಗಳ್‌ ... ಒಬ್ಬರೆ ಪಿತೃಮಖತೃಗಳ್ಲಿ 
ಪಡೆದರ್‌ ತನಯರ್‌ ನಯನೋತ್ಸವಂಗಳೆಂ (ಶಂಕಾಮಾ. ೩-೦೪೨); 
ಒಡವುಟ್ಟಿದ ಕೌಸ್ತುಭಮಿರ್ಪೆಡೆಗಂ ದಾಯಾದನಪ್ಪಿನೆನ್ನೆಗಮೆಂದಂದುಡು 
ಪಶಿ೭ಳಿ ನೆಲೆಸಿತ್ತೆನೆ ಪೊಡೆಯರಲನ ಕೆೊರಲ ಪುಲಿಯುಗುರ್‌ ಕರಮೆಸಿಗುಂ 
(ಇಗ. ೩- ೪9). ಪುಲಿಯುಗುರು ; ೨. ಬಾಲಶಶಾಂಕನಂದದ ಪುಲಿ 
ಯುಗುರನು ಢಾಳಿಪ ಬಂದಿ ರಂಜಿಸಿತು (6083. 9-೪೪) » ಅರಳೆಲೆ 
'ಐತಾಗಾಯ್ಪುಲಿಯುಗುರೊಲಿಯತ ಚರಣದಂದುಗೆ ಗೆಜ್ಜೆಗಳು ಕರದ 
ಕಂ: ಣಗಳು ಫಲಿಫಲಿರೆನಲಾಡಿ ಬರುವಳು ತಂದೆಯ ಬಳಿಗೆ (ಕರ್ನಾಳ. ೨೦6). 
ಹುಲಿಯುಗುರ್‌ : ೨. ಬಳೆದೋಳ ಭಾಗ್ಯನಿಧಿ ಹುಲಿಯುಗುರ 
ಸುಲಭಿಗಂ ನಳನಳಿಪ ಲಾವಣ್ಯದಿಂದೆಸೆವ ಬಣ್ಣಿಗಂ (ಬಸರ. ೦-೦೩೦) 
ಹುಲಿಯುಗುರು : ೧. ನಮ್ಮ ದೇಶದ ಜನರು . . . ಹುಲಿಯುಗುರನ 
ಆಭರಣ ವತಾಡಿಸಿ ಮಕ್ಕಳ ಕೊರಳೊಳಗೆ ಹಾಕುತ್ತರೆ (ಐರುಂನಿಯಿ, 9-೩೩) 
ತನ್ನ ಮೈಯೆಲ್ಲ ಹುಲಿಯುುಗುರುಗಳ ಗಾಯದಿಂದ ಕೆಂಪಾಗಿದೆ 
(ಕಾನೂರು. ೨೯೩). ವಿ. ಕರೆದಲ್ಲಿ ಕಂ೭ಣ ಬೆರಳಲ್ಲಿ ಉಂಗುರ ಕೊರಳಲ್ಲಿ 
ಹಾಕಿದ ಹುಲಿಯುಗುರವ್ಮು ಅರಳೆಲೆ ಕನಕಕುಂಡಲ ಕುಲಲಂದುಗೆ ಉರಗ 
ಶಯನ ಬಂದ ಕಾಣಿರೇನೆ (ಕರಂದ. ೦-೦೪೦-೨); "ಶ್ತಿನಲ್ಲಿ ಅಡ್ಡಿಕೆ . 
ಹನುಮನ ತಾಳಿ, ಹುಲಿಯಂಗುರು (ಮ. 90). ೩. ಸಂಗಂಧವುಳ್ಳ 
ಒಂದು ಬಗೆಯ ಔಷಧೀ ಸಸ್ಯ : ಗಂಧಕ. ಹುಲಿಯಂಗುರು. ಬಜೆ... 
ಪದಕ, ಎಣ್ಣೆ, ಅಜಮುತ್ರದಲ್ಲಿ ಬೆರಸಿ ಅಟ್ಟು ನಸ್ಕಂಗೈಯೆ ಪೀನಸ 
ಮಾಣ್ಣುಂ (ಏವೈವಿ. ೬6). 
ಪುಲಿಯಂಗ:ರ ಪಟ್ಟು 
ವಳಿಯು ... ಗಜದಾಳ 
ವಳಿಯು (ಶಿತಫು. ೧೦-೨೩)- 


ಇ ಒಂದಂ ಬಗೆಯ ರೇಷ್ಮೆ ವಸ್ತ್ರ: ನೇತ್ರಾ 
ಪುಲಿಯುಗುರ ಪಟ್ಟಿಂದ್ರರಾಗಂ ಲಲಿತವೀಣಾ 
[ ಪುಲಿ 4+ ಉರ್‌] 


ಪುಲಿಯುಗುರು . ಪುಲಿಯುಗುರ್‌ ' ನೋ. 


ಪುಲಿಯೂಟು "ಪುಲಿವೆಟ್ಟು' ನೋ. 

ಪುಲಿವಟ . ಪುಲಿವೆಟ್ಟು' ನೋ. 

ಪುಲಿವಟೆ " ಪುಲಿವೆಟ್ಟು' ನೋ. 

ಪುಲಿವಟ್ಟಿ (ನಂ). ಒಂದು ಊರಿನ ಹೆಸರು: ಮೂಗುನ್ಹಪನ್ನೆರಡು 
ಪುಲಿವಟ್ಟಿಪನ್ನೆರಡುಂ  ಕಲ್ವಶ್ತಿಯೇಟುಂ ಸಾನ್ತಳಿಗೆಸಾಯಿರಮುವ:0ಂ 
ದುಷ್ಸಾಟವಿಕನಿರ್ಮೂಳನಂಮ್ಮಾಡಿ ಸುಖದಿಂ ರಾಜ್ಕಂಗೆಯ್ಯುತ್ತಿಟ್ಟು 


೫೭೧೫ 


10{ 


1 


20 


30 


45 


ಪುಲಿವಾಲ್‌ (ನಾ) ಹಂಲಿಯ ಹಾಲು: 


ಪುಲಿವಾಲ (ನಾ): 


ಪುಲಿವೆಟ್ಟು. ಪುಲಿಪಟು, 


ಪುಲಿವೆಟ್ಟು 


; 991). 


(ಎಳ, ೪117, ಸೊರಪಿ ೪೭೭- 


[ಪುಲಿ 4 ಪಟ್ಟಿ 


ಪುಲಿವಟ್ಟೆ 'ಪುಲ್ಲಿಪಟ್ಟೆ' ಸ 
ಪುಲಿವರೆ (ಕ್ರಿ). (?) : 


ಮದನಂ ಶ್ರೀಮಲ್ಲಿಭಟ್ಟಾರಕನ ವಿಮಳಬೋಧಾ ' 
ನಳಜ್ವಾಳೆಗಳ್‌ ಸೋಂಕದ ಮುುನ್ನಂ ತತ್ತಪೋರಾಶಿಗೆ ಪಲಿವರೇೈ[ಕಾಕಾಂ.ರ] 
ದತ್ತೆಂಬಿನಂ ಬೂದಿಯಾಗಿರ್ಪದುವಖಾಗಳ್‌ ಮೋದಿಕೊಂಡಳ್‌ ರತಿ ಮಶಿ 
ಮಲ?ದಳ್‌ ಮೊಯ್ಮನೀಡಾಡಿದಳ (ಮಶಿ. ೦೪೪೫): "ಹುಲಿವಿರಿ' 
ಹೋ: [?] 


ಪುಲಿವಲೆ. ಹುಲಿಬಲೆ (ನಾ). ಒಂದು ಬಗೆಯ ದೊಡ್ಡ ಬಲೆ : ಪುಲಿವಲೆ 


ಕೊಂಬು ಕಣ್ಣಿ ಮಿಡಿಗಣ್ಣಿ ತೊವಲ್ವಲೆ ಸಿಕ್ಕು ದಕ್ಕು ಪೆರ್ಮೊಲವಲೆ ಸಂದ 
ಹಾಸುವಲೆ ನೀರ್ವಲೆ ಮೇಲ್ವಲೆ . - - ಎಂಬಿನಿತಂ ಪೊಜಕೆಗಟ್ಟೈ ಕಾನನ 
ಸ್ಮಲದೊಳಗಲ್ಲು ತೋಹುವಎಡಿದೊಡ್ಡಿದರೆಯ್ದೆ ಪುಳಿಂದನಾಯಕರ್‌ 
(ಆಕಳು. ೨-೦೦೩) - ಹುಲಿಬಲೆ : ಅದಅಕೊಳಗಡಗಿಪ್ಪ ರೈವರು ಕಳ್ಳರು ಒಬ್ಬ 
ಬದದ ನನ ಇಲ್ಬ ಹುಲಿಬಲೆಯವ (4ಕ್ಕಾಕಾಂ. ೦೦೯-೦೭)- 
[ಪುಲಿ + ಬಲೆ] 

ಪುಲಿವಾಲಂ ಕುಡಿದಲ್ಲದೆ ಕಲಿ 
ಯಾಗಂ ಪುತ್ರನ್‌ (ಎಳ, ೩೬: ರಾವಣ. ೪೩-೨೬ ; 1164); ಪುಲಿವಾಲಂ ನಲಿ 
ದುಣ್ಣ ಶಕ್ತಿ (ಎಇ. ೩1೪, ೨೬೨-೨೪ ; 1178). [ಪುಲಿ 4 ಪಾಲ್ಮ್‌ ] 
ಹುಲಿಯ ಬಾಲ : ಪುದಿದು ತಳಿರುಡೆ ಸುರಗಿ ಪುಲಿ 
ವಾಲದಲಿ ವರಚಿಸಿದ ಹದುರುಗಂಕಣ ಖಡೆಯ ಪೆಂಡೆಯದೊದವಿನಿಂ - . 
ಬಲೆವಿಡಿದಿಹ3೨ ಬಿಯದರು (ಸಾಳ್ಮಕಾ. ೫-೭). [ಪುಲಿ --ಬಾಲ ] 


ಪುಲಿವುತು (ನಾ). ಒಂದಂ ಸ್ಥಳದ ಹೆಸರು : ಪೂರ್ವ್ವೋತ್ತರದಿಗ್ಟುಗೇ 
ಹಿರಿಗಾಳುಗತ್ರಿ ಮಹೀವಿ್ನ್ನಿ ಪುಲಿವುತು ತತ ಆಗತ್ಯ ಕವ್ವೆಸುರಿಗೊಳಂ ತತಃ 
ಪೆಬರ್ಟ್ಟ ತತ್ತಿ (ಏಕ. ೫1, ರಾವಣ. ೩೬-೩೦ ; 694) [?] 


ಪುಲಿಯೂಟಂ, ಪುಲಿವಟ, ಪುಲಿವಟಿ, ಪುಲಿ 
ವೇಟು, ಪುಲ್ಲಿವೆಟು, ಪುಲ್ಲಿವೇಟಂ (ನಾ)- ದೇವಾಲಯಂ, ಕೆರೆ, ಕಟ್ಟೆ 
ವಂಂಂತಾದುವುಗಳ ಜೀರ್ಣೋದ್ದಾರ ಇತ್ಯಾದಿ ಸಾರ್ವಜನಿಕ 
ಕಾರ್ಯಗಳಿಗಾಗಿ ಉದಾರಿಗಳಿಂದ ದತ್ತಿಯಾಗಿ ಬಂದು, (ಬಡ್ಡಿಯ 
ಉತ್ಪನ್ನವನ್ನು  ಉಪಯೋಗಿಸಿಕೊಳ್ಳ ಬಹುದಾದ) ಕೂಡಿಟ್ಟ 
ನಿಧಿ. -ಸಂಪತರ,-ಠೇವಣಾತಿ : ೧೦೦ಜುವರಹಂನು ಕೊಟ್ಟು ದೇವರ 
ಗುಡಿಯಲ್ಲೂ ಮಾಡಿಸಿದ ಪುಲಿವೆಟ್ಟು (ಇ. Ix 11. ಟ್‌; 15940): 
ಪುಲಿಪಟು; ಶ್ರೀವಿಠಲದೇವರ ಅಮು್ರತವಡಿಗೆ ಪುಲಿಪಟು ನೈವೇ ದ್ಯಕ ಜಟ 
ಧಾರಾಗ್ರುಹೀತವಾಗಿ ಬಂದ ತೆಕ್ಕಲಕೋಟೆಸೀಮೆವೊಳಗಣ ನಿಟೂರಗ್ರಾಮ ೧ 
(89೬. 15-1, ೩೦೭೨೨ ; 1549): ಪುಲಿಯೂಟು : ನಮ್ಮ ಧರ್ಮವಾಗಿ 
ಸತ್ವಿಮಿಯ ಸನ್ನಿಧಿಯಲೂ ಪುಲಿಯೂಟಾಗಿ ನಡವ ಕಟ್ಟಳೆಯ ವವರ 
(ಎಳ. 1%. ಶ್ರೀರಂಗ. ೨೩6-೭ ; 1544); ಶ್ರೀಚಲಏಳೆರಾಯರ ಸನ್ನಿಧಿ 
ಯಲಿ ನಡವ ಪುಲಿಯೂಟ £ಟ್ಪಳೆಯ ವಿವರ (4.೫1%, ಶ್ರೀರೆಂಗೆ. ೨೬೦-೩ ; 


1683)" ಪುಲಿವಟ : 'ಪುಲಿವಟವಾಗಿ ಶ್ರೀವಿಠಲದೇವರ ಭಂಡಾರಕ್ಕೆ 
ಸಮರ್ಪಿಸ್ತಧು ಘಟಿವರಹಯಿಂನೂಅು (39೩2. Iv. ೨೭೪-೦೫೩; 2650) - 


ಪುಲಿವಟೆ : ಶ್ರೀವಿಠಲದೇವರ ಭಂಡಾರಕೆ ಪುಲಿವಟೆ ಆಗಿ ಸಮರ್ಪಿಸಿದ 
ರೊಕ್ಕ :ವರಹಗ 00 ಜಿಂ (ಸೌತಇ. 2೫-11 ; 3634)- 
ಪುಲಿವೇಟು : ಶ್ರೀವಿಠಲದೇವರಿಗೆ . - - ಪುಲಿವೇಟುಗಳಿಗೆ ಸಮರ್ಪಿಸಿದ 
ಗದೆಯ ಬಳಿಯಲೂ ಸಮರ್ಪಿಸಿದ ಬೀಜವರಿ ಗದ್ದೆ (39ನಜ. IV. ೨೭೩-೫; 
ಪುಲ್ಲಿವೆಟು: ಯಾ ಪುಲ್ಲಿವೆಟು ನಯಿವೇದ್ಯವಾದ ಖಜಾಯ 

ಪಲ್ಲ ನಯಿವೇದ ಶ್ರೀವಿಠರಲದೇವರ ಭಂಡಾರದವರಿಗೆ 
ಮಾಲು (ಇಇ. 29, ೨೬೩೬; 1561): ಪುಲ್ಲಿವೇಟು : 
ತಿಂಮುರಾಜಯ್ಮೂನವರು ಮಾಡಿಸಿದ ಪುಲ್ಲಿವೇಟು (೩322. 3೪, 


೫೬೬-೩ ; 


2561) 
ಪ್ರಸಾದ 
ಪ[ಕ್ಕೆ) 
ಉದಗಿರಿ 


ಪುಲಿವೇಟು 


೨೬೩. ೪; 3861). ' ಪ್ರದಿವಟ್ಟು' ಪರಾ. (ದೇ.॥ ತಮಿ. ಪೊಲಿವೀಟು, 

ಪೊಲಿಯೂಟ್ಟು : ತೆಲು. ಪೊಲಿಪೆಟ್ಟು] 

ಪುಲಿವೇಟು ` ಪುಲಿವೆಟ್ಟು ' ಮೊಟ. 

ಪುಲಿಸಮ್ಮ (ನಾ). ಹ:ಲಿಯ ತೊಗಲು : ಪುಲಿಸಮ್ಮದುಡುಗೆಯ ತೆಗೆದ 
ನೆ:ಬುದ ಕೇಳಿ ಬಲಿಸುತ ಶಿವಪೂಜೆಗೆಯ್ದು . . . ಹೊಜವಟ್ಟ ಕಲಿಗಳ 
ದೇವ ಕಾಳೆಗಳೆ (ಮೋತತ. ಹ ಜನನಿಯುಳ್ಳೊಡೆ ಸರ್ವನಾಭರಣಂಗಳಂ 
ತಲೆಮಾಲೆಯಂ ತನಯನಂ ತೊಡಲೀವಳೇ . . - ಕರಿಕೃತ್ತಿಯಂ ಪುಲಿ 
ಸಮ್ಮಮು ತನುಗೆ ತಾಂ ಪೊದೆನಂತೆ ಮಾಳ್ತೆಳೆ (ವೃತಂ. ೯-೦೦೪). 

[ಪುಲಿ 4ಸಮ್ಮು (ಆಚಮ್ಮು)] 

ಪುಲಿಸು. ಪುಲುಸು, ಹುಲಸು, ಹುಲಿಸ್ಕು, ಹುಲುಸು (ನೂ). ೧. 
(ಪೈರಿನ) ಹೆಚ್ಚಳ; ಸಮೃದ್ಧಿ; ಸೊಂಪು: ಧರೆಯೊಳೆ ಸಜ್ಜನಪ್ರತತಿ 
ಯೆಂಬುರು ಬಲ್ಬಸಿಸಂಚಯ ನರೇಂದ್ರರ ಮನೆದೀಪದಂತೆ ಧನರಾಸಿ 
ಯಮುನಾ ಪುಲಿಸಿಂದಲೀಯದೇ (?) (ಮಂ್ಗಕಾ. 0 ೩೪); ಪಿರಿದಂಚೆಯೋಗಿ ಕಿಡು 
ತಿರ್ಪುರುಗರ್ದೆಯುನೊಲ್ಬು ಫೊಕ್ಕೊಡದು ಫಲಮಕ್ಕುಂ ನಿರುತಂ 
ಪುಲಿಸಪ್ಪು5: (ಶ್ರಿಕ್ರಿಂ.- ೦೪-೬): ಫಳಿಕುಂ ಶ್ರಿವರ್ಗಮುಂ ಕೈಗೊಳಿಕುಂ 
ತಶ್ಲಾಧನಂಗಳುಂ ಸಂಗಶಿಯಿಂ ಶಿಳಿಪಲೈಂದೀ ರೀತಿಯನಳವಂ 
ಕಡೆಗಣಿಸಿತಲ್ಲೆ ಬೆಳೆಸುಂ ಪುಲಿಸುಂ (ಕಕ. ೪-೩€೪). ವಿ: ಒಕ್ಕದೆ 
ಇರುವ ತೆನೆ: ಪುಲಿಸಂ ಪೊತ್ತಾತನೆ ಕಳದಲ: ಪಡುವುದು ಭತ್ತಮಳತೆ 


ಯೃಪ್ಪಿನಮತ್ತಂ ತೊಲಗಲು ಸಲ್ಲದು (ಸಮಿಶ. ಆನುಂ೦ರ. 1, ೩೮6೨-೪೩): 
ಪುಲುಸು : ೧. ಆರಿನಿಂದುಬರುಟುವರ್‌*್‌ ಮಟ್‌ಯೆಂಬ ವರುಮಾನ 


ಪಲುಸುಗುಂದಿದಂದು (ಕುಳ. ೦-೨-9). ಹುಲಸು : ೧. ಬೆಳಸು ಹುಲ 
ಸಾತ ಜಗದಾಗ (ಇರಗೀ. ೭8,: ಪರಿಯುವ ಹೊಳೆಗೊಂದು ಕಟ್ಟೆಯ ವಿರಚಿಸಿ 
ಕೆಎಂಡರೆ ಕೃಷಿತರ್ಮು ಹುಲಸು (ಇಂತಾಶ. ೦೭೮.೭೭). ಹುಲಿಸ್ಕು : ೧. 
ಆಧರಕ್ಷತವುಂ . - - ಚುಂಬನವಳಯಂಗಳಂ ಪ್ರತಿಸಲಚ್ವಣದಿಂ ಪ್ರಶಿ 
ಯಿಟ್ಟು ನೊಡಿ ಕಾಮಿನಿ ಹುಲಿ[ಕ ಕಾಂ. ರಿ] ಸಾದ ಬೇಟವೆಳಸಂ ಕಡು 
ಸಂತಸದಂತಮೆಲಯ್ಲೂದಳ್‌ (ಸೂಕ್ತಿಸು. ೦೪-೪9); ಕಾಲನ ಹೆಬ್ಬೆಳಸು ಹುಲಿ 
[ಶಾಕಾಂ. ೮೨] ಸಾಯ್ತಾ (ಕುವ್ಮಾರಿ:: ೪-೦೨); ವತಾರಿಯ ಹೆಬ್ಬೆಳಸು -ಹ.ಲಿ 
ಸಾಗಿ ಹಸರಿಸಿದ ಕಣನೆನಿಸಿ ಕಾಣಿಸಿತು ಸಮರಾಂಗಣವು (ಉತ್ತರಾ. ೨೨-೧೮)- 
ಹುಲುಸು: ೧. ಫಲಪುಷ್ಪಗಳ ಬೆಳಸು ಹುಲುಸಾಯ್ಲೊ (ರಿೀಶ. ೨ ೧೪]; 
ಭಾರತದಲ್ಲಿ ಅನುಭಾವವಿದ್ಯೆಯು ಬಲ: ಹುಲುಸಾಗಿ ಬೆಳೆಯಿತು 
(ತತ್ಪಪ್ರಾ. ೩೩4). ೨. ಒಕ್ಕಲಿಗನೂ ಕಣದ ಹ:ಲುಸನ್ನು ದನದ ಸೆಗಣಿಯ 
€ಏಡ ಹೊರಗೆ ಒಗೆಯಬಾರದು (ಕನ್ನಶಾ. ೦೩೩) - 
[ದೇ.8 ತಮಿ. ಫೊಲಿಚ್ಛೆ-ಲೂಭ; ಮಲ. ಪೊಲಸ 
ಕೆಡುವ ಭತ್ತ: ತುಳು, ಪೊಲ್ಲುಸ: --ಲಾಭ 
ಪ್ರಲಿಸುದಳೆ (8). ದ್ವಿಯನ್ನು ಹೊಂದು; ಹುಲುಸಾಗಿ ಬೆಳೆ ; 
ಸೊಂಪಾಗಿ ಬೆಳೆ: ಈ1ಳ್‌ ಕೆಯ್ಗಳ್‌ ಪುಲಿಸುದಳೆದತ್ತೀಗಳಗ್ಗಂ 


ಓಂ 


PR ಇ 
ಬಡ್ಡಿಯಾಗಿ 


ಕಾ ಯಾಕ್‌ ಇ 


ಸ 
ಕು 


ಪೊದಟ್ಟಿ ಶ್ರ್ರೀನಳ್‌ ಸರ್ವಂ ಸಘಫಲಮೆನಿಸಿತ್ತೀಗಳಾಯೆ್ತಿಲ್ಲ ಗೆಲ್ಲಂ (ಕಳು. 
೬-೦೦೦)- ' (ಪುಲಸು, ತಕ) 

ಪುಲು "ಪಲ್‌ ` ನೋ. 

ಪುಲುಗರ್ಚು ` ಪಲ್ಲರ್ಚು' ನೋ: 

ಪುಲುಗುಡಿತೆ. ಹುಲುಗುಡಿತೆ (ನಾ). ಒಂದು ಬಗೆಯ ಕೀಟ (?) : 


ವಸ ಇಸ್ಟ್‌ 


ವಿಲಸನ್ಮಂತ್ರಯಂಂತಂ ಕೂಂದಲ ನೇಣಿು ಮುಸಲ 


ವಂ೦ಥಮಂ ಪೊರೆ 
ಮೇಣ್‌ ಬಾಸುಲ್ಗಳ್‌ ಷಲುಗುಡಿತೆಯ: ಮೆಯ್ಯೊಳೇ 
ಬುಗ:೦ ತತ"ಕ್ಷಾದಿಂ (೪೮ರ. ೦೬-೪). ಹುಲುಗುಡಿತೆ : ಒಸೆದೀ 
ಮಂತ್ರದೊಳಂ ಮಂತ್ರಿಸಿಕೊಂಡಿಡೆ ಭಸ್ಮವ:ಂ ಶಎ:ಯಾಲಯದಾ ದೆಸೆಸಂ 


ಹ:ಲುಗುಡಿತೆಗಳುಂ ಮಸುಣದೆ ಚಕಿರ್ತಳಾಗಿ ತೊಲಗುಗುವುದಜ್‌ 


೫೭೧೬ 


10 


15 


20 


26 


80 


36 


40 


46 


ಪುಲ್ಲರ್ಚು 


(£ರುರ. ೦೬-೯೪). [2] 

ಪುಲುದೇಗುಲ ' ಪುಠ್ಪೇಗುಲ' ನೋ. 

ಪುಲುದೊಂದೆ " ಪುಲ್ಲೊಂದೆ ' ನೋ. 

ಪುಲುಬೂತು (ನಾ). ಅಲ್ಪನಾದ ಯಾಚಕ : ಪಾವಿನಂತೆ ಗೀತಕ್ಕೆಅಗದೆ 
ಪುಲುಬೂತಿನಂತೆ ₹ಂಡರನೇನಾನುವಂಂ ಬೇಡುತ್ತಿರದೆ (ರವರ್ಷಿಮ್ಮ. 5-4೪). 

[ಪುಲು (ಆ ಪುಲ್‌ ) + ಬೂತ್ಮು) 

ಪುಲುಮನೆ ' ಪುಲ್ಪನೆ ನೋ. 

ಪುಲುಮೃಗ ‘ ಪುಲ್ಮೃಗ ' ನೋ. 

ಪುಲುವಟ್ಟಿ ' ಷುಲ್ವಟ್ಟೆ " ನೋ. 

ಪುಲುವಿಲು, ಹರಲಿವಿಲಿ, ಹುಲಿವಿಲು, ಹುಲುವಿಲು, ಹುಲುವಿಲೆ 
(ನಾ). ಒಂದು ಬಗೆಯ ಮರ: ಬೇಲವರುಟಾಳ ಪುಲುವಿಲುಯೆ 
ಸಂದಿ(8:೫:. ಹಲಸೆಲವ ಕಿಅೌಸಂದಿ] ಚಂದನ ಕಕ್ಕೆ ಬಿಕ್ಕೆ ತಟ್‌ಯ 
- * * ನಾನಾಧೂಜದೊಗ್ಗಿನಿಂ ಕಾನನಂ ಕಣ್ಣೆಸೆದುದು (ಸಮತೆ. ೩-೨). 
ಹುಲಿಎಲಿ; “ಚುಕ್ರಸಂದರಣಃ _ಹುಲಿವಿಲಿ” (೬5೦. ೩೬). ಹುಲಿವಿಲು : 
“ರಥಿಕ_ಹುಲಿ(ಗಿ)ಎಲು ” (೬೬ರ: ೦೩). ಹುಲುವಿಲು : “ ಅಶ್ಮ 
ಗರ್ಭಂ-ಹುಲುಎಲು. ಪಚ್ಚೆ ” (೬40. 3). ಹುಲುವಿಲೆ : ಹುಲುವಎಲೆ 
ಮರ ಖ್ರಯಂಗು ದುಳಿಂಬ ಮೊದಲಾದ ವೃಕ್ಷಂಗಳು (೫ಗಂಂ. ೪೩-೦೨). 
" ಪುಲಿಗಿಲ್‌ ' ' ಪರಾ. [21 

ಪುಲುವೀಡು (ನಾ). ಹುಲ್ಲಿನ ಮನೆ ; ಹುಲ್ಲುಜೋಪಡಿ : ಪುಲುವೀಡೊಳ್‌ 
ಪಲವುಂ ಪಗಲ್‌ ಪರದನಿರ್ದಾದಾಯೆಮಂ ವೆತ್ತು ಬಾಳ್ಗೆಲೆಯುಳ್ಳೊಂದೆಡೆ 
ಗೈದಲಾ ನೆಲೆಯವರ್‌ ನೋವಂತೆ (6ತ್ಮಾಕೆ. ೦8). 

[ ಪುಲು (ಪುಲ್‌) * ಬಿ.ಡ್ಯು] 

ಪುಲುಸು " ಪ್ರಲಿಸು ' ನೋ. 

ಪುಲುಸೋಗು (ಕ್ರಿ). ಆಧಿಕೃವು ಶುಂದು,-ಕಡಮೆಯಾಗು : ಒಡೆಯದ 
ಕಂತುಮುದ್ರೆ ಪುಲುಸೋಗದ ರಾಗದ ರಾಶಿ ನಿರ್ಜರರ್‌ ಕಡೆಯದ 
ಪಾಲ್ಗಡಲ್‌ ಗಿಳಿ ಕರ್ದುಂಕದ ಪಣ್ಣೊನೆ . . - ಕಾದಿ ಕೋಳ್ವಡೆಯದ 
ದುರ್ಗದಂತೆಸೆಯುಶಿರ್ವಳು ಕನ್ನೆ ಕುಲಾಭಿಮಾನದಿ೦ (ಮಲ್ಗಕಾ. ೬-೬೦). 

[ಪುಲುಸು (ಎಪುಲಿಸು) 4 ಆಪೋಗ್ಮು) 

ಪುಲೆಕೇಶಿ “ಪುಲಿಕೇಶಿ: ನೋ. 

ಪುಲ್ಕಸ (ನಾ). ೧: ನಿಷಾದಜಾತಿಯವನಿಂದ' ಶೂವ್ರಸ್ತೀಯುಲ್ಲಿ 
ಹುಟ್ಟಿದವನು. ೨. ಮಾದಿಗ; ಶ್ವಪಚ: “ಶ್ವಪಚ, ಪುಲ್ಕಸಃ, 
ವತಾತಂಗಃ, ಪ್ಲವಕಃ...ಈ ೪ ಮಾದಿಗಂ" (ಹಂಯು. ೯6-೪೪9); 
ಪರದೇವತೋಪಹಾರೆಕ್ಯಶಿಥಿತರ್ಪಣಕೆ ವರವೈಶ್ವದೇವರ್ಗೆ ಪ್ರಾಣಾಗ್ನಿ 
ಹೋತ್ರಕ್ಕೆ ಪರಿದು ಧರ್ಮಕ್ಕನರ್ಹಂ ಮತ್ತೆಯಂಂ ಕೇಳಿರೆಲೆ ವಿಪ್ರ 
ಪುಲ್ಕಸರಿರ (ಅರಾ. ೦-8 ಇಲ್ರಿ; ಕ್ರೂರಮಾದ ಕರ್ಮಗಳಿಂದ ರಜಕರಾಗಿ 
ಕುಂಭಕರಾಗಿ ಸಾವರ್ನಕರಾಗಿ ಕುವಿಂದರಾಗಿ ಪುಲ್ಕಸರಾಗಿ ಕಿರಾತರಾಗಿ 

- ಪುಟ್ಟುವರು (ಕೀತರ. ೧೮). [ಸಂ]. 

ಪುಲ್ಕೊಂಥಬೋಯ (ನಾ). ಒಬ್ಬಾತನ ಹೆಸರು: ಪುಲ್ಮೊನ್ನ 

ಬೋಯುಸ್ಕ ಕಾಶ್ಯಾಶ್ಯ)ಪಗೋತ್ರ (ae. ೪81, 0೦66-9೯; 664). 
[ಪುಲ್ಕೊಂಥೃ 4 ಬೋಯ] 

ಪುಲ್ಲಚ್ಚು 'ಪುಲ್ಲರ್ಚು' ನೋ. 

ಪುಲ್ಲರ್ಚು. ಪುಲುಗರ್ಚು, ಪುಲ್ಲಚ್ವ, ಹಾಲುಗಚ್ಚಾ (ಕ್ರಿ): ೧- ಹುಲ್ಲಂ 
ಕದಡ್ದಿಯನಎನ್ನ ಬಾಯಲ್ಲಿ ಕಚ್ಚಿ ಹಿಡಿ: ಪುಲ್ಲರ್ಚಿದ ಪುಲ್ಲೆಯಂ ಕುಜದ 
ಕೊಂಬಂ ಸಾರ್ವ ಸತ್ಪಕ್ಷಿಸಕುಲಮಂ ಕುಂದದೆ ಕೊಂದಫಕ್ಕಿದೆ ಫಲಂ. 
ನೋಡೆಂಒವೊಲ್‌ ಬೇಡರಂ ಬಲಿಗೊಂಡತ್ತು...ಉಗ್ರಕಂಠೀರವ೦ (ಉಕ. 
೩ ೦೨೨). ೨. (ಆಲಂ) ಹುಲ್ಲು ಕಚ್ಚಿ ಹಿಡಿಯುವುದರ ಮೂಲಕ 


ಪುಲ್ಲರ್ಬು ೫೭೧೭ ಪುಲ್ಪಡಿ 


ಶರಣಾಗತಿಯಂನ್ನು ಸೂಚಿಸು,- ಸೋತೆನೆಂದಂ ತಿಳಿಸು; ಕರುಣಿಸೆಲೆ 
ಶಬರ ತ:ಡದಿರು. ಸರಲಂ ನೀನೆಂದೆನುತ್ತೆ ಪುಲ್ಲರ್ಚಿದವೋಲ* ಮರವಟ್ಟು 
ಸೃಕ್ಹದೂರ್ವಾಂಕುರನಾಗಿರ್ದುದು ಭಯಾತ್ತಕರಣಂ ಹೆರಿಣಂ (ಕ:ಸುಮಾ. 


೧೪-೪೨); ಪುಲ್ಲರ್ಚಿದರುಮಂ ಪುತ್ತನೇಜಂದರಂಮಂ . . . ತಲೆಗಾದು|. 


ಮನ್ನಿಸಿ (8ಕವಂ. 90-8). ಪುಲುಗರ್ಚು : ೨. ದೇಸಿಗನಪ್ಪನಂ ಭಯ 
ದಿನೋಡುವನಂ ಕರಮಂಜಿದಾತೆನಂ . . . ಪುಲುಗರ್ಚಿದನಂ ಕೊಲಲಾಗ 
ದೆಂಬವಂ ಪೇಸದೆ ಪ-ಳಿವುಳ್ಳನಿನಿತುಳ್ಳ ಮುಗಂಗಳನೆ೨ತಂ ಕೊಲ್ವನೋ 
(ಕಸಾರೆ. ೨೪೮). ಪುಲ್ಲಚ್ಚು : ೨. ದೊರೆದೊರೆಗಳುಂ ಪಲಾಯನಮನ 
ನುಕರಿಸಿ ಕಡುಭೀತಿಯಿಂದೆ ಜಲದೊಳ್‌ ಮುಳುಂಗಿ ಪುಲ್ಪಚ್ಚಿ ವೆರ್ವುರ 
ಪುತತ್ತಿಗಳನೇಅಂ ಕೈಗಳಂ ಮುಗಿದು . : . ಹಾಯ್ದುರ್‌ ಕಂಡ ಕಡೆಗೆ 
(ಕೆಂಪು. ೩5-9೨) - ಹುಲುಗಚ್ಚು: ೧. ಉಚ್ಚಳಿಸುತಪ್ಪಳಿಸುತಂ ಹು[ಶಾಕಾಂ. 
ಹ]ಲ:ಗಚ್ಚಿ ಹಾಯ್ಯತ ಮೆಲುಕಿಜ್‌ದು . . . ನೆಗೆವುತಂ ಗೂಜಿಸಾಡುತಂ 
ನೆಲನ (೨ಸಪು. ೩೨-೨೬)- [ಪುಲ್‌ + ಕರ್ಚು] 
ಪುಲ್ಲರ್ಬು, ಹುಲ್ಲುಗಬ್ಬು (ನಾ). ಒಂದು ಬಗೆಯ ಕಬ್ಬು : ತಮ್ಮಲ್ಲಿ 
ಪುಲ್ಲರ್ಬನಾವಗಮೊಂದಂ ಸವಿನಂತೆ ತಾವೆ: ಜಗಕೆಲ್ಲಂ ದೇವರೆಂಬಂತೆ 
ಶೀವ್ರಗುಮುತ್ತಾನಿತವಿಕ್ಷುಯಂತ್ರನಿನೆದಂ ದಿಕ್ಕಾಮಿನೀಕರ್ಣವಂಂ (ಮಣ್ಣು. 
೨.೪9). ಹುಲ್ಲುಗಬ್ಬು : ಕಬ್ಬಿನ 'ಜಾತಿಗಳು-ರಸದಾಳಿ, ರಾಮಗಬ್ಬೂ 
- « ಬೆತ್ತಗಬ್ಬು ಅಥವಾ ಹುಲ್ಲುಗಬ್ಬು ಎಂದು ಅನೇಕವುಂಟು 
(ಐಬಂದಿಯಿ. 8-೨೦೦). [ಪುಲ್‌ + ₹ರ್ಬು (ಆ ಕರ್ವ) ) 
ಪುಲ್ಲಲಿ, ಹುಲುಗಲಿ (ನಾ). ಕ್ಷುದ್ರನಾದ ಯೋಧ; ನಾಡಾಡಿ ಬಂಟ : 
ಕಜ್ಜಮಂ ಕಾುಲವುಂ ಪೂರ್ವ ಕಜ್ಜಗಲಿಗಳುವುಂ ವಮಾರ್ಗಮಾಯಂದ 
ಬಿದಿರಿದ ಲೋಭಿಗಲಿಗಳುಮಂ ನೊಂದು ಪಲ್ಲಿರಿದೋಡುವ ಪುಲ್ಗಲಿ 
ಗಳುವುಂ ಮೋದಿ ಮೆಯ್ಕೊಳ್‌ ನಿಂದಿಅಿವರಿಗಲಿಗಳುವಂಂ . . . ನೋಡಿ 
(ಗಾಯ. ೯೪-೩೪ ಐ): ಹುಲುಗಲಿ ; ಇವನೆಂದರೆ . , . ಹೊರಗಣ 
ಎರಿಗೂ ಆವೊಬ್ಬ ದಳವಾಯಿಯಲ್ಲಿದ್ದ ಭಯಗೌಠವಗಳೂ ಇಲ್ಲ. 
ಆ ತೂಕದ ಹುಲುಗಲಿಯೇನಿಸಿಕೊಂಡಿದಿನೆ (ಮುಂಕ್ರಕ. ೬೬-೦೩).4 
[ಪುಲ್‌ 4 ಕಲ್ಮಿ) | 
ಪುಲ್ಲಸ (ನಾ). ಹುಲ್ಲು ಮೊದಲಾದ ಕಳೆ: ಕೆಯ್ಯ ಮರಗಸಂ ಪುಲ್ಲಸ 


ಮೆಂಬೆರಡುವುಂ ಕಳೆದು ಪದದೊಳ್‌ ಬಿತ್ತದೊಡಂ ಮನದೊಳುಳ್ಳ ರಾಗ: 


ದ್ವೇಷಮೆಂಬೆರಡುಮಂ ಕಳೆದು ಶುದ್ಧಚಾರಿತ್ರದೊಳೆ ಪತ್ತದೊಡಮಾತಂಗೆ 
ಬೆಳಸುವಿತಾತಂಗೆ ಸುಗತಿಯುಮೆಂತಕ್ಕುವೆಂಬುದಂ ಬಗೆವುದು (ವನಂ. 
೪೬-೦೪). [ ಪುಲ್‌ « ₹ಸ] 


ಪುಲ್ಲಾಡು (ನಾ). ಹುಲ್ಲು ತುಂಬಿರುವ ಕಾಡು : ಕ₹ಂಡಿಯೊಳೀ ಕೆಡೆ|, 


ಕುತ್ತೆಟಿಸು ಮೇಲೆ ಪಾಯ್ತ ಪುಲಿಯಂ ಪುಲ್ಲುಡೊ[ಉಕಾ. ನೊ ೪ 
(ಸೂಕ್ತಿಸು. ೩-೦೦8). [ಪುಲ್‌ + ಕಾಡ್ಕು) 

ಪುಲ್ಲಿಚ್ಚು. ಹಂಲಂ?.ಚ್ಹು (ನಾ). (ಹುಲ್ಲಿಗೆ ಬಿದ್ದ ಬೆಂಕಿಯಂತೆ) 
ಬೇಗನೆ ಆರಿ ಹೋಗುವ ಬೆಂಕಿ : ಸಿರಿಯಪ್ಪೊಡೆ ಪಲ್ಲಿಚ್ಚಿನ ದೊರೆ 
ರಾಜ್ಯವಿಭೂತಿ ಮುಗಿಲ ನೆಟಿಲ ಸಮಾನ (ರರ್ಮಾಮ್ಮ. ೩-೦೩೪). ಹುಲು 
ಗಿಚ್ಚು : ಹೊಲೆಯಗಿತ್ತಾ ಸಾಲ ಒಲೆಯ ಮೇಲಿನ ಹಾಲು ಲಲನೆಯರ 
ಒಲುಮೆ ಹುಲುಗಿಚ್ಚು ಇವು ನಾಲ್ಕು ನಿಲಲಿಲ್ಲವಯ್ಕ (ಸರ್ವಶ್ವಿ. ೮೪೪೪). 

[ಪುಲ್‌ + ಕಿಚ್ಚು) 

ಪುಲ್ಗುಡಿ (ನಾ). ಹುಲ್ಲಿನ ಗುಡಿಸಲು; ಪರ್ಣಶಾಲೆ : “ತೃಣಕಂಟಿ 
ಪುಲ್ಲುಡಿ” (ವಸ್ತು ಕೋ. ೪೩-೪).- [ ಪುಲ್‌ _.. ಗಂಡ್ಮಿ] 

ಪುಲ್ಗುಡಿಸಲ `ಪುಲ್ಲುಡಿಸಿಲ್‌ > ನೋ. 

ಪುಲ್ಲುಡಿಸಿಲ್‌, ಪುಲ್ಲುಡಿಸಲ್‌, ಪುಲ್ಲುಡಿಸಿಲು ಹುಲುಗಂಡಿಸಿಲ್ಲು, 
ಹಂಲ್ಲಂಗುಡಿಸಲು (ನಾ)- « ಪುಲ್ಲುಡಿ : ಪುಲ್ಬುಡಿಸಿರಿನೊಳರ್ವಂಗೆ 


ಮಣಿಮಾಡವಮಾದಂತೆ ನಾಯಕತನಂಗೆಯಿಂಗೆ ಚಕ್ರವರ್ತಿತ್ವಮಾದಂತೆ 
(ರರ್ಕ್ಣಾಮ್ಮ- ೦೦-೨೮೩); ಜಗಮಾರೇಟೂವಂದೆೊಂದಂ ಪುಲ್ಲುಡಿಸಿಲಂತಳ್ಳುಡೆ 
ಕಲ್ಪಾಂತದೊಳ್‌ ನೆಗೆವೊಂದಗ್ನಿಯೊಳಿಂತಿದೊಂದೆಸಕಮಿಲ್ಲೆಂಬನ್ನೆಗಂ - - - 
ಜ್ವಾಲೆಯುಂ ಪೊಗೆಯಂಂ ತಳ್ತೊಗೆವೀ ಶಿಖಾಸ್ತ್ರಕರನೀ ಮೇಷಸ್ಥಿತಂ 
ಪಾವಕಂ (ಗಂ. ೦೩-೬೭). ಪುಲ್ಲುಡಿಸಲ* : ಕರುಮಾಡಮಂ ಬಿಟ್ಟು 
ಪುಲ್ಲುಡಿಸಲನಾಶ್ರಯಿಸುವಂತೆ . . .ಸದ್ಧರ್ಮಮಂ ಬಿಟ್ಟು ಮಿಥ್ಯಾತ್ವಪ್ರೀತ 
ನಾಗಿರ್ಪದುಂ (ಧವಾಮ್ಮ. ೦೦-೦೬೨). ಪುಲ್ಲುಡಿಸಿಲು : ತಂದೆ ತಾಯಿಲ್ಲದ 
ಅನಾಥನ*, ಅಜ್ಜಿಯೊಡನಿಹನಂತೆ, ಆ ಪಾಳ್ಗುಡಿಯ ಬಳಿಯ ಪುಲ್ಗುಡಿಸಿಲಲ್ಲಿ 
(ಶಂರ್ರಸ. ೦೪-೨೪). ಹುಲುಗುಡಿಸಿಲು : ನೋಡಿರೆ ಹುಖುಗುಡಿಸಿಲಾತನ 
10| ರೂಢಿ ವಿಭವಗುದಕೆ ಕಾಶಣವು ನಾಡೆ ಏನೆನಲೊಳಗಣಾ ಕಳೆಮಿದಕೆ 
ಕಾರಣವು (ಸುಕ. ೨೪.೬೩):  ಹುಲ್ಲುಗುಡಿಸಲು ; ಹುಲ್ಲುಗುಡಿಸಲು 
ಅಲ್ಲಲ್ಲಿ ಸೋರತೊಡಗಿ, ಮುನುಷ್ಯರಲ್ಲಿ ಕೆಲವರು ಸಳ ಬದಲಿಸಬೇಕಾಯಿತ೨ 
(ಉಿನೂರೊ ೦೪೪). (ಪುಲ್‌ 4 ಗುಡಿಸಿಲ್‌ ] 
ಪುಲ್ಲುಡಿಸಿಲು "ಪುಲ್ಲುಡಿಸಿಲ್‌' ನೋ. 
15 |ಪುಲ್ಲೊನರ್‌ (ನಾ). ಹುಲ್ಲಿನ ಚಿಗುರು. ಕಂಡಿ: ಗಿಳಿಯೆಆ೨ಕೆಯ ಬಣ್ಣದ 
ಪುಲ್ಲೊನರ್‌ ಪೊವಟ್ಟುದು ಪೊಲದೆೊಳ್‌ (೩ಗ೭. ೪-೬). 
[ ಪುಲ್‌ + ಕೊನರ,] 
ಪುಲ್ಲೇಡು (ನಾ). ಒಂದು ಊರಿನ ಹೆಸರಂ: ಅದಜ ಪೊಲಮೇರೆ 
ಮುಡಣದೆಸೆ ಪೆಣ್ಣಿಲ್ಲಿ ನೆ ಪುಲ್ಲೇಡುಂ ಉದಿಚೇಡು ಚೀರಳಚಿನ್ತೆ 
Fa (ಎಳ. XII, hos. ೩-೩೩ i 678), [?) 
ಪುಲ್ಲಂಡೆ (ನಾ). ಒಂದಂ ಬಗೆಯ ಬೇಟೆಯ 'ಸಂಧನ ; ಹುಲ್ಲಿನ ಹಗ್ಗ : 
ಬಡಿಕೋಲ* ಕಿರ್ಗಟ್ಟು ಹಾಸಂ ಶುನೆಕವಿತತಿ ಹೇರಿಟ್ಟಿ ಕೂರಂಬುಗಳ6 
ಕೆಯ್‌"ಪೊಡೆ ಒಲ ಪುಲ್ಹಂಡೆ ಬೆಳಾ ಿರ್ಪಟವಮೆರೆಬಲೆಗಳ್‌ ಸಾಳುವಂ ಕೂಳಿ 
ಗಂಳಂ ಗಿಡುಗಂ ಬಲಿ ಸಂಡಿಯೊಳ್‌ ದೀಹದ ಪುಲಿ ನಿಶಿತಾಸ್ತ್ರಂಗಳುಗ್ರತ್ವವುಂ 
ಇ8|: ಸಂಗಡಿಸುತ್ತಿರ್ದೊಪ್ಪೆ ಎಂಧ್ಯಾಟವಿಗೆ ನಡೆದುದುದ್ಕತ*ಕಿರಾತಪ್ರಜಾತಂ 
(ಗಳ. ೦-೭೪), [ಪಲ್‌ 4 ದಂಡೆ] 
ಪುಲ್ಲೇಗುಲ, ಪುಲುದೇಗುಲ (ನಾ). ಹುಲ್ಲಿನ ಛಾವಣಿಯಿ:ರಂಪ 
ದೇವಾಲಯ : ಆಗಲೊಂದು ಪುಲ್ಪೇಗುಲಮನವರವಸರವಸರದಿಂ 
ರಚಿಯಿಸಿ ಬಳ್ಳಮನೆೊಂದಂ, ತಂದವಾಜ್ಮುಖವಡಾಗಿ ನಟ್ಟು ಕಾಡಲರ್ಗೊಂ 
80 ಚಲ್ಲಳಿಂ ಪೂಜೆಗೆಯ್ದೂ ಲಿಂಗವಿಸಾಯೆಡೆಲೊಳ್ನಿನ್ನ ಪುಣ್ಮದಿನಿರ್ದುದೆಂದು 
ಶೆಟ್ಟಿಯಂ , . , ಒಳಗಣ್ಣೆ ಪುಗಿಸಲೊಡನೆ (ದೃನಂ. ೬-೯ ಐ). ಪುಲು 
ದೇಗುಲ : ಶಿವಲಿಂಗದರ್ಶನನಿಯತಿ ತಪ್ಪಿದೊಡೆ ಜೀವವಂ ತಾಂ 
ತ್ಮಜಿಸುವಂ ಗಡ ಭಾವನೆಂದತಿಕುಟಿಲಚಿತ್ತದ ಗಾವಿಲರು ಪುಲಂದೇಗುಲ 
ವನೊಂದಂ ರಚಿಸಿ (8ಸಪ್ಪ. 6-೬). [ಪುಲ್‌ 4 ದೇಗುಲ] 
5| ಪುಲ್ಲೊಂದೆ, ಪುಲುದೊಂದೆ (ನಾ). ಹುಲ್ಲಿನ ಸಿವುಡಿನಿಂದ ಮಾಡಿದ 
ಪಂಜು, ಸೂಟಿ : ಸುಡುವ ಮಳಲ ರಾಸಿ ಕಾಸುವಂಬಲಿಯೆಣ್ಣೆಗೊಡ 
ಸುಣ್ಣವರಲ ಕೊಪ್ಪರಿಗೆ ... . ಪುಲ್ಡೊಂದೆ ಬಿಡದೆಸೆದವು ದುರ್ಗದೊಳಗೆ 
(ಕುಕಾಸ೨ಂ. ೪೨-೩೮); -ಬಿಸಿಯೆಣ್ಣೆವರವಿಗಳ ಪುದಿದ ಪಲ್ಲೊಂದೆಗಳ ತರತರ 
'ದೊಳಿರಿಸಿರ್ದ ಬಲ್ಗೊಲೆಯ ಡೆಂಕಣಿಯ . . - ಮೊತ್ತಂಗಳಾಳ್ವೇರಿಯೊಳ್‌ 
40| ವಪಸರಿಸಿದುವು (ತಂಪು. ೪೨-೨೦). ಪುಲುದೊಂದೆ : ತೊಲೆ ಪಂದಿ ಪೊಟ್ಟಿಟ್ಟಿ 
ಭಂಡಿ ಡೆಂಕಣಿ ಪಂದಿದಲೆ ಭೀವುಗದೆ ಬಿಡದುರಿವ ಪುಲುದೊಂದೆ ಪುರಿದ 
ಮಳಲುಗಳಿಂದೊಳಗಣ ಕಲಿಗಳಳುಕದೆ 5ಂದಿದರು (ಕುರಾಸಾಂ. ೪3-೬). 
[ಪುಲ್‌ 4 ದೊಂದೆ] 
ಪುಲ್ಪಡಿ, ಪುಲ್ಪದಿ (ನಾ). ಹುಲ್ಲುಗಾವಲು: ಕೊರಮಂಗಲ ಕೆಜಿ 
ಪಳ್ಳವೋ ಪುಲ್‌ಪಡಿಯಿನ್‌ ಪಡುವಾಯೊಳ್ಬೆ (ಕ್ಕೊ. ೧೯೨೪. 60-000] 
799); ಆನೆದಳೊಗೆಟ್‌ಏ ಪುಲ್ಪಡಿಯೇ ಎಲಗಲ್ಲೇ ಪುಲಿಗಾರದ ಗೆಆಃ 


«5 


ಪುಲ್ಪದಿ 


ಮೂಂಕೂತಲ* ತತಃ ಪೂರ್ವ್ವತಃ ನಿಡುವಿಳಿಂಕ್ಕೆ x ೫ ದವಿನ ಪ್ರಲ್ಪಡಿಯೇ 
ಕನ್ಹಗಾಜಗಲ್ಲೇ (ಇ6. ೫11. ೦೬-೨೦; 813): ಪುಲ್ಬದಿ : ಮೂಡಾಯ್ಮು 
ದುವುಂಯ ಪೆೇರೊಪ್ತಿ ತೆಜ್ಕಾಯೆಿ ಕಂಬಳ್ಳಂ ಪಡುವಾಯ್ಸವಣಜಕೆಯುಂ 
ಪುಲ್ಬದಿಯಂ (ಎಳ. 1X. ನೆಲವುಂ. ೬೦-೭೨; 802) 
[ಪುಲ್‌ + ಪಡ್ಕಿ (ಐ “ ತಮಿ. ವಪಟಿ-ಭೂವಿಂ)] 

ಪುಲ್ಪದಿ 'ಪುಲ್ಪಡಿ: ನೋ. 

ಪುಲ್ಪುಸು (ನಾ). ಹುಲ್ಲಿನ ಹಾಸುಗೆ; ದರ್ಭಶಯನ : ಭರತನಂ 
ಪುಲ್ಪಾಸಿನೊಳ್‌ ಬಿಟ್ಟು ಗುರುಪಾದಕೆರಗಿ ಮಂತ್ರಿಗೆ ಮೆಚ್ಚನುಚ್ಚರಿಸಿ 
(ನಳ. ೩೦೩). [ಪುಲ್‌ + ಪಾಸ್ಕು] 

ಪುಲ್ಬೊದಜು, ಹುಲುವೊದಜು (ನಾ). ಹುಲ್ಲಿನ ಪೊದೆ: ತರಂತಶಿ 
ಬಸ್ಸಿ ಪುಶ್ಬೊದಜು ಪಿ ಮೃಗ ಫಣಿ ಜೆ:ನ* ಮೃಗವ್ಯಂ » * * ಕಿನ್ನರ 
ವೀಧುನಾಳಗೂ" ವಿಷಯುಮಾರೆ ತಿ:ರ್ವುದು ಶೈಲವರ್ಣನಂ (ಸೂಕ್ತಿಸು: 


೩-9): ಹುಲುವೊನಜು : ಹೊಲಮೇರೆಸ.ೂಳುಬ್ಬರದ ಹ-ಲುವೊವಣಜು 


ಗಳೊಳಗಲಕೆ ಹರಿದು ಹೊ:ರಟೆಗುಟ್ಟಿದನು ಹೊಮ್ಮಆಯ ಬೆನ್ನಿನಲಿ,. 


(ತೊರರಾ. ೩-6-8೭). [ಪುಲ್‌ + ಪೊದಜು (“ಪೊದಲಂ*)] 

ಪುಲ್ತೊಣ್‌ 'ಪುಲ್ವೊಲ್‌' ನೋ. 

ಪುಲ್ಬಂಟ (ನಾ). ಕ್ಷುದ್ರನಾದ ಯೋಧ ; ತೀರ ಸಾಮಾನ್ಯನಾದ 
ಸೃನಿಕ: ಪುನ್ಚಿಂಟನು ನುಬಿ ಬಖ್ಬಂ4ನೆಂ' ಬಿಡುವ ಪಗೆಗಾಜನುಮಂ 
. * *ತಣ್ಣಂ ಬಿಟ್ಟು ಬಿಸಿಲಂ ಕಾಖ್ತು ಪಿತ್ತಧಿಕನುವುಂ ಪೋಲ್ವೆಂ 
(ರರ್ಮಮ್ಮ. 6 ೫೨). [ಪುಲ್‌ + ಬಂಟ] 

ಪುಲ್ಪಗೆ 'ಪುಲ್ವಗೆ' ನೋ. 

ಪುಲ್ಮನೆ `ಪುಲ್ಪನೆ' ನೋ. 

ಪುಲ್ಮರುಳ್‌ (ನಾ). ಕ್ಷುದ್ರ ಪಿಶಾಚಿ; ಕ್ಷುಲ್ಲಕವಾದ ಭೂತ: ಸೀಯೆ 
ತಲೆ ಬೇಯೆ ಮೆಯ” ಮ:ಲ್ವಾಯೆ೨ ಕರಂ ಪಸಿದ ಪುಲ್ಮರುಳ* ಪಿಜ್‌ಶಿನಿಗಳ 
ಬೆ.ಯುಂತ್ತುವಿರ್ಪ ಪೊನು ನಂಯುಗಿವಂತುಗಿದು ತಿಂದುವು (ಉಕ್ಕಿ. 
38೬ ಕೂ.್ರಳ); ಆಂ ಮರುಳನೊ . . . ನೀಂ ಮರುಳಿಯೊ ಪೇಟ ಪೇಟ 
ದೊಡೆ ಪೊ:ಗದಿರೀಶ್ವರನಾಣೆಯೆಂ ಮು ಪುಲ್ಮರುಳಿನಿಸಾನುಮಂ ತೆಗೆದು 
ಕಾಡಿಮದನ್ಲಿ ಘಸೇ:ದ್ರಕೆ:ತುವು ( ಶಂಶರಾ. 04-88) ; ಮಂುಳ್ಗಳ 
ಮೇಳದಲಿ ಪೆರ್ನುರುಳೊಂದಿರುತ್ತಿರಲ*" ಕಂಡು ಭಯಭಕ್ತಿಯಿಂಂ ಚ೨ಣ 
ಕೆಜಿಗಿದುದೊ.ದು ಫುಲ್ಮರಂಳ್‌* ಶಿವನೆಂದು (ತೆಬಫ್ರಿ. ೪೦-೨೬). 

ಪಲ” 4 ಮರುಳ] 

ಪುಲ್ಮಾನಸ "ಪುಲ್ವಾನಿಸ' ನೋ. 

ಪುಲ್ಮುನಸಿಗ (ನಾ). ಕ್ಷಂದ್ರನಾದ ಮನುಷ್ಯ ; 
ರಾಮನೆಂಬೊಂ ಪುಲ್ಮಾನಿಗನಪರಿವಿತಬಲಂಬೆರಸು. ಎವ್ಮೂ ಮೇಲೆ 
ಬಂದಪ್ಪನೆಂದು ಕೇಳ್ವೆಂ (8ಾರ9ಧ್ರ- ೩೦೦). [ಪುಲ್‌ _. ಮಾನಸಿಗ) 

ಪುಲ್ಮಿಗ (ನಾ). ೧. ಹುಲ್ಲು ತಿಂದು ಬದುಕುವ ಪ್ರಾಣಿ; ಕ್ಷುದ್ರ 
ವಾದ ಪ್ರಾಣಿ: ಮೇಖು ಪುಲ್ಲಗನೂಂಂ ಬೆಳ್ಳಿಗಮುಂ ಪಲ್ಮಿಗಎ೨ಂ೨ಂ 
ತಣಿದುವೆಯ್ದೆ ಕಾಪಿನ ಪೊಲದೊಲ್‌ (ಅನಂಭು- 00-4€)- ವಿ. ಜಿಂಕೆ; 


ಹಂಲುವೂನಂಜ : 


ಹರಿಣ: ಒಂಹಾದಂ೭ಗಳಂ ಬೆಗಳ್ಳೊಳಿವ ಸಿಂಹಕೆ ಲಕ್ಷ್ಯಮೆ ಪಲ್ಮಿಗಂ[ 


(ರಾಜರೇ. ೫-೦೩೦). [ಪಲ್‌ 4 ಎಂಗ) 

ಪುಲ್ಮೃಗ, ಪುಲಂವ್ಕುಗ, ಹಲಲ:ಮಗ (ನಾ). ೧. =ಪುಲ್ಮಿಗ ೧: 
ಘಲ್ಮಗನುಂ ಬೆಳ್ಮೃಗವುಂ ಬಲ್ಮ ಗಮಂ ಶಿಲೆಗುಹೆಯೊಳಾದೊಡಂ 
ಪಿಡಿದಪ್ಪೆಂ (ಸೂಸು. ೩-೪0). ಪುಲುಮೃಗ : ೧. ಪಲುಮ್ಮಗ ಬೆಳ್ಮಿಗ 
ಪುಲುಮೃಗ ಬಂದವು ನಲವಿಂದ ಕಾಪಿಸ ಪೊಲಕೆ (ಅನಂತ. ೦೬-೪). 
ಹುಲುಮೃಗ: ೨. ಇ ಪುಲ್ಮಿಗ ೨:;.ಹುಲುಮೃಗವ ಪಿಡಿವುಜ್ಜುಗದಿ 
ಪೆರ್ಬುಲಿ ಹುದುಗುಸೊಲು ದುರ್ಜನ ವಿಗೆ ಹುದುಗಿಕೊಂಡಿಹ (ಶಂಳರಾ- 


೫೭೧೮ 


ಪುಲ್ಲವಡಕೂಜ 


0೬-೪೭). [ಪುಲ್‌ 4 ಮೃಗ] 

ಪುಲ್ಲ (ಗು). ೧. ಅರಳಿದ ; ವಿಕಸಿತವಾದ: (೪). (ನು). 2೨. 
ಹೂವು ; ಪುಷ್ಪ : ಕುಳ್ಳಿರ್ದು ಬೆಳಗ ನೋಡುತ್ತಲ್ಲಾಡದೆ ಮುಗಿದ 
ಕೆಯ್ಗಳಂ ನೊಸಲಲಿಡುತ್ತಲ್ಲಿಯೆ ನಡುವುಂ ಬುಟಕಿಯ ಪುಲ್ಲದವೊಲಿಟ೨ಯ 
ದಿರ್ದೊಡಅಕಿಯಟುದಿಂಗಳ? (ಶ೫ರ.೩೬೦); ಇಜಿಭಕ್ತನಂ ದಿನ್ಶನೆ ನಾರುವಂ 


ಕೊಂದು ಬಲ್‌ದಿರ್ದಪುದು ಕರಂಡದ ಪುಲ್ಲವಂ ಚೆಲ್ಲಿ ಕೊಆಚಾಡು 
ಶಿರ್ವ ಗಜಮಂ. ದ್ರೋಹಿಯಂ (ಉಂಂಗಪು. ೨೪-೨9). "ಪುಲ್ಲಂಬ' 
ಪರಾ, [ ಇ ಸಂ. ಫು) 
ಪುಲ್ಲಂಗ (ನಾ). ಒಂದು ಬಗೆಯ ಔಷಧೀಸಸ್ಮ : ಕಳ್ಳೆಂಗಡಲೆ, 
is ಬೋಳಂಗಡಲೆ, ನಾಗಮುತ್ತು, ಪುಖ್ಲಂಗ . . - ಮರದರಿಶಿನ ಇವುಗಳನ್ನು 
ಸಮಭಾಗವಾಗಿ ॥₹ಷುಯವಿಕ್ಕಿ ಕೊಡಲು ಪಂಚಾಹಿಕ ಜ್ವರ ಗುಣಮಕ್ಕುಂ 
(ಸಳವೈ- ೦೦೬) - [?] 


ಪುಲ್ಲಂಪುರಚಿ ಪುಳ್ಳುಂಪುಣಿಸೆ' ನೋ. 
ಪುಲ್ಲಂಪುರುಚಿ “ಪುಳ್ಸಿಂಪುಣಿಸೆ' ನೋ. 
ಪುಲಂಬ (ನಾ). ಹೂಎನ ಬಾಣಗಳುಳ್ಳವನು ; ಮನ್ಮಥ : ಮೆಲ್ಲನೆ 
ಕಳಹುಸ ತುಗೊಳವನಿಳಿವಂತೆ ಪುಬ್ಲಂಬನರಸಿಯೈತಂದೊಂದು ಮೆಟ್ಟಿಗೆ 
ಯೊಳಲ್ಲಿ ಮಡಿಸಿ, ವರೋ. 6-4೬). [ಪುಲ್ಲ ೬ ಅಂಬ್ಯು + - ಅ] 
ಪುಲ್ಲಗ (ನಂ). ಒಂದಂ ಮನೆತನದ ಹೆಸರು: ಜೈಷ್ಮದ ಪುಣ್ಣಮೆ 
ಆದಿತ್ಯವಾರದನ್ನು ಮಿದಿಯ ಪುಲ್ಲಗರಣ್ಣಮಸೆಟ್ಟಿಯ ಮಗು ಪೆದ್ದಣ್ಣಂ 
ತುಜುಗೊಳಂ' ಕಾದಿ ಸತ್ತು ದೆಃಎಲೋಕಕ್ಕ ಸನ್ನೆ೦:(ಎಳ. ೪111, ಸೊರಬ- 
೩9೬-೩ ; 1004). [7] 
ಪುಲ್ಲಡಕಿ (ನಾ)- ಹಂಲ್ಲಂ ಹೊರಂವವನಂ ; ಹುಲ್ಲುಹೆೊೊರೆ ತಂದು 
ಉಪಜೀವನ ಸಾಗಿಸಂವವನಂ : ರಾಜಕುಮಾರರ ಕೆಳೆಯಂ ಬಿಟ್ಟು 
ಪುಲ್ಲಡಕಿಯೊಳ" ಕಳೆಗೊಳ್ಳಂತೆ . . . ಸದ್ಧವಮಂ ಬಿಟ್ಟು ಮಿಥ್ಯಾತ್ವ 
ಪ್ರೀತನಾಗಿರ್ಪುದುಂ (ರವರ್ತಿಮ್ಮ. ೦೦-೦೬೨). 
[ಪುಲ್‌ +೬ ಅಡಕ (-ಅಡುಕು) * ಇಇ್ಯ) 
ಪುಲಡಿಗ (ನಾ). (?); ವಪಲಡಿಗ್ಗಕಾಳಾ.ಗೆ] ರೇಚಯ್ಕ ಮಲ್ಲಣ 
ಮೊಲ್ಲೆಯರ ಬೊಮ್ಮಿಯ್ಯ ಮಲ್ಬಣಿ ತಲ್ಲಿಗೇಶನ ವುಸಣಹುಳ್ಳಿಯ 
ಮಾರತಂದೆಗಳು (ಶಾಕಂಶ. ೭೯): [ಆ ಪಲ್ಲವಡಿಗ ?] 
ಪುಲ್ಲತ್ತಿ (ನಾ). ಒಂದು ಊರಿನ ಹೆಸರು;  ಬೆಳಗಾವಿಜಿಲ್ಲೆಯ 
ಈಗಿನ ಹುಲ್ಲತ್ತಿ : ಮುದುಗೆಆಕ್‌ ಯ ಪೂರ್ವ್ವಶೃಂಘ(ಗುದ ವಲತ್ತಿಎ 
(ಯೆ) (ಇ9. ೫111, ೨೦೪-೩6; 20ರೆಯ ಕಠ ೪). 0) 
ಪುಲ್ಲಪ್ಪ (ನಾ). ಒಬ್ಬಾತನ ಹೆಸರು : ಶ್ರೀ ಪುಲ್ಲಪ್ಪನ್‌ ಶ್ರೀ ())ಮಾ 
(?)ಣದೇವಃ5(ಕ)ಟಿತಿಪ್ರತಿಮಾ (೩೪. ಸ, ೦೬6; ತು. 6ನೆಯ ಕತ): 
(? + ಅಪ್ಪ] 
ಪುಬ್ಲಮಂಗಲ (ನಾ). ಒಂದು ಊರಿನ ಹೆಸರು: ೫೫x x ವರಸರು 
xxx ಡುಂ ಪುಲ್ಲಮಂಗಲ ತೆಜ್‌ದಾರ ಪುನ್ನುಡನಾಳೆ (ಕ. 1x, 
ರೇಶರ. ೪೩ 6; ಸು. 9007). [ಪಲ + ಮಂಗಲ) 
ಪುಲ್ಲವಟುಕ (ನಾ). ಹೂವನ್ನು ಮಾರುವ ಹುಡುಗ; ಹೂವಾಡಿಗ : 
ಸುರಪಶಿಯೆಅಕಿವೆಸನರ್ಹತ್‌ಪರಟೀಶ್ವರಪಂದಸೇವೆ ವಾಲಾ ಅಮರ್ದಾ 
ಪರಿದು ಗಡಿದೆನಿಸಿ ತಂದರ ಸುರವಟ್ಟುಕರ್‌ ಪುಬ್ಲವಟುಕರಂತಿರೆ ಪೂವಂ 
ಓಂಫು. 8-೭೭). [ಪುಲ್ಲ + ಎಟುಕ] 
ಪುಲವಢ (ನಾ). ಹೂವು ಮಾರುವವನು; ಹೂವಾಡಿಗ : ಕಣ್‌ಗೊರಲನ 
ವುಖವಡ(ಉಕಂ. ಪಲವಳ, ಪುವಾಳ]ರೊಳು ವನಜನೆಂಬವನೊರ್ವನಾನು 
(ಸೊವಿಸೋ. ೦೨-೨೦). [ಪಲ + ವಡ್ಡ) 


ಪುಲವಡಕಾಟ (ನಾ). ಎ ಪುಲ್ಲವಡ: “ವ:ಲರ್ವಡಿಗನೆನೆಲ' ಪಭವಡ 


40 


48 


ಪುಲವಡಿಗ 


ಕಾಆ ಪೂವಳನೆಂದು ಪೂವಡಿಗನೆಂದೆನಿಕ್ಕುಂ” (ಕಲ್ಮಕ್ಕ. ೩೪); ಇರಿಸಿದೆನ 
ಐಳಡಿಯುಲಿ ಜುಜಿಯ ಚೌಸರವನೆಂದನು ಪುಲ್ಲವಡಕಾ[ತಾಳುಂ.ವಡಿಗು, 
ವೊಡೆಕ, ಶರಕಾ]ಅ (ಸೊಂಸೋ. ೦೨-೮೨). [ಪುಲ್ಲವಡ 4 - ಕಾಲ] 
ಪುಲ್ಲವಡಿಗ (ನಾ). ಪುಲ್ಲವಡ ; “ಪೂವಡಿಗ ಪಲ್ಲವಡಿಗೆಂ” (ಕವಿಕಂ. ೨೬೮); 
ಕುಂಚವಡಿಗಂ, ಪುಲ್ಲವಡಿಗಂ (ಕಮುದ- 0೪5 ಪ್ರಯೋ); ಕುಸುಮಪುರದ 
ಪುಲ್ಲವಡಿಗಂ ಕುಪುವುದತ್ತನೆಂಬವಂ . - . ಮಂದಸಮಂ ಕೊಂಡು ಬಂದು 
. ನಿಜವಧುವಪ್ಪ ಕುಸುಮಾವಳಿಗೆ ಕುಡುವುದುಂ (ಪುಕ್ಕಾಸ್ರ. ೨-೩೦ ವ)- 
[ಪುಲ್ಲ 4 -ವಡಿಗ] 
ಪುಲವಡಿಗಿತಿ (ನಾ). ಹೂವಾಡಗಿತ್ತಿ ಮಾಲೆಗಾಶಿ : ಪುಲ್ಲವಡಿಗಿತಿ 
ಯರ ಪಸರದಿನಂದಂಬಡೆದ ಸೂಳೆಗೇರಿಯ ಕೆಲದಲ್ಲಿ ಗರುವರ ಗೊಟ್ಟಿ 
ಗಾಅರ . . . ಆಗರಮೆನೆ ಪೆಂಪುಸೊಂಪನೊಳಕೆಂಡೆಸೆದಿರ್ಪುವು ಸೂಳೆಗೇರಿ 
ಗಳ" (ಕಳಾ. ೪೦): [ಪುಲ್ಲವಡಿಗ+ ಇತ್ತಿ (<- ಇತ್ತಿ) 
ಪುಲ್ಲವಡಿತಿ (ನಾ). ೯ ಪುಲ್ಪವಡಿಗಿ ಶಿ : ಬಂದುಗೆಯೊಳ್‌ ನಯನದ್ಯೂತಿ 
ಬಂದುಗೆ ಮಲ್ಲಿಗೆಯ ಪೂಗಳೆಂದೀವರ*. ಕಂಪಂ ದಳವೂಜ್‌ಪರಳಿಗೂವರ 
ದಳವಡೆ ಪುಲ್ಲವಡಿಶಿಯರ್‌ ಸೊಗಯಿಸುವರ್‌ (ಜಗು. ೨-೨೭). 
[ಪುಲ್ಲವಡ 4 - ಇತ್ತಿ (ಎ ಇತ್ತಿ) 
ಪುಲ್ಲವಡುಗ (ನಾ). -ಪುಲ್ಲವಡ : ಪುಲ್ಲವಡುಗರೊಕ್ಕಲುಂ ಕಲುಕಂಟಿಗ 


ರೊಕ್ಕಲುಂ ಸರ್ವ್ವವನಾನ್ಕವಾಗಿ ಬಿಟ್ಟರೆ (ಇಇ. 1x-1, ೦೦೮-೫೩೯; 
ಸು. 1067) ; ಕಂಬೆಸ್ಸ ; ರದೇವರ ಪುಲ್ಲವಡುಗ ನಾಗಂಣಂಗೆ ಮತ್ತ 
೩. [87 (ata. Ix — i, ೦೩೩- ೦೪; ಸು. 3086) - 


[ಓ ಇದು "ವುಲ್ಲವಡಿಗ' ಎಂಬುದರ ಅಪಲಿಖತವರಬಹುದು] 
ಪುಲ್ಲಎಸು (ಕ್ರಿ). ಉತ್ಸಾಹಗೊಳ್ಳು (?): ನಲ್ಲ ಶ್ರೀಚಿಕದೇವನಾಥ 
ನಿನಗೊಲಿದೆನ್ನ ಮೆಲ್ಲೆರ್ದೆಯ ಹರುಷವೀ ಮೇರೆ ಎಂದು ಸೊಲ್ಲುವಎಳೊಡ 
ನೊಡನೆ ಪುಲ್ಲವಿಸಿ (ಕಕಸ. ೪೬). [ಪಲ + ಇಸು] 
ಪುಲ್ಲಶರ (ನಂ). ಪುಷ್ಟಬಾಣ; ಮನ್ಮಥ : ಪುಲ್ಲಶರನಂಜಿ ಕರ್ಬಿನ ಬಿಲ್ಲಂ 
ತಲೆಚಮರಿವೆರಸು ಬಿಸುಟಂತೆ ತಪೋವಲ್ಲಭನ ಕೆಲದ ವೇತ್ರಲತೋಲ್ಲಸಿತ 
ಕಳಾಪಗುಚ್ಛಮೆಸೆದುದು ತುಚ್ಛೆಂ (ಅತಂಪು. ೩-೪6). [-ಎಸಂ. ಫುಲ್ಲಶರ? 
ಪುಲ್ಲಶರಹರ (ನಾ). ಮನ್ಮಥನನ್ನು ನಾಶ ಮಾಡಿದವನು; ಶಿವ, 
ಬಲ್ಲವರು . . , ಪುಲ್ಲಶರಹರಲಿಂಗಮರ್ಚಿಪರು (ನವರೋ. ೨-೩೯). 
[« ಸಂ. ಫುಲಶರಹರ? 
ಪುಲ್ಲಸೊಜ್ಜಿಗೆ (ನಾ). ನೆನೆದು ಅರಳಿದ ರವೆ ; ಬಿಸಿನೀರನೆಜಕಿದು ಕಿಎಚಿದ 
ಪಲ'!ಕಾಕಾ. ಫಲ. ಪುಟ್ಟ] ಸೊಜ್ಜಿಗೆಯ ರಸದೊಳಗೆ ಅರೆದಕ್ಕಿಯ 
ಸಮಂಗೂಡಿ (ಸೂಶಕಾ. ೦-೩೬). [ಪಲ್ಲ * ಸೊಜ್ಜಿಗೆ (ಎ ಸಜ್ಜಿಗೆ) 
ಫುಲ್ಲಾಯಟ' (ನಾ). ಒಂದಂ ಊರಿನ ಹೆಸರು (?) : ಪ್ರಾಚೀದೆಸೆ 
ಪನೆಡ್ಲುಣ್ಣೆಯಿನ್ಮೂಡಾಯು* ಕಡೆ ಆಗ್ನೇಯದೆಸೆ ಪುಲ್ಲಾಯಟಕಿದಕ್ಷಿಣದೆಸೆತಳ 
(2) ಅಣ್ಣಯ್‌ ನೈರಿತ್ರೆದೆಸೆ ನೆಲಮುಟ್ಟುಗೂರ್‌ (ಎಕ. ಸ (8): 
ಮಂಳೆಶಾ. ೩೨೮6-೩೦; ಸು. 660; ಮೇರಿ. ೦೯೦೭, ೯೪- ೩೦ ನೋ). [?] 
ಪಲ್ಲಿ (ನಂ). ಒಂದು ಬಗೆಯ ಬಟ್ಟೆ: ಆಲ್ಲಲ್ಲಿ ಕಟ್ಟಿದ ಪುಲ್ಲಿಯ ಪಟ್ಟೆಗಳ 
ಮೇಲೆ ವ್ರೇಘವಣ್ಣಿಗೆಯ ಚೌಕದ ವಿಳಾಸದ ಕಥಾಯಿಯ ಸುಚ ಓವಿಯನೀವ 
ಪಚ್ಚೆಯ ಪಟ್ಟಿಗಳ , , , ಸಕಲಸೌಂದರ್ಯಮನೊಳಕೊಂಡ ಮೇಲ್ಮಟ್ಟಿನ 
ಬೆರಕೆವೆಳಗು ಮಂಟಪದೊಳಗಂ ಪೊಅಗಂ ತೆಕ್ಕನೆ ತೀವೆ (೧೦೪. ೦೦-೨6 ನ); 
ತೋರಮುತ್ತುಗಳ ಹಾರಮುರಸ್ಥೆಳದೊಳ* ಪ್ರಕಾಶಮಂ ಪಸರಿಸೆ ಪಂಚ 
ವಣ್ಣಿಗೆಯ ಪಕ್ಷಿಯ ಚಲ್ಲಣದಿಂ ಕಟೀತಟ: ನಸುನಗೆ (ಮುತಾರೀ. ೬-೬೦); 
ಪಳಿ ಪಟ್ಟೆ ಪುಲ್ಲಿ ಚೀನಾಂಬರ ದಸರಿ ಗಬ್ಬುಳಗಂದಿ ಮೇಘವಣ್ಣಿ: ಗೆಯಾ 
ತಲೆಯ ಮೇಲೇಲರ್ಗೆ ಕಣಿದರು ವಸ್ತ್ರದ ವಂಳೆ ತಾನೆ ಕಜಿಕೆದುವೆಂಬಂತೆ 
(?) 


(ರಕತ. ೭೩-೦೦೩) - 


೫೭೧೯ 


ಛಾ 


20 


25 


46 


ಪುಲ್ಲಿಪಟ್ಟೆ 


ಪುಲ್ಲಿಗೂರ್‌ (ನಾ). ಒಂದು ಊರಿನ ಹೆಕರಂ : ಕೊರಿಕುನ್ಹಭಾಗೇ ಪುಲ್ಲಿ 
ಊರನ್ನೂವು ಗ್ರಾಮೇ  ಮಹಾತಟಾಕಸ್ಕಾಧಸ್ತಾತ್‌ ಮೂಲಾಭ್ಯಾಶೇ 
ಶ್ರಪುಣಕೇದಾರಸಹಿತಂ ಸಪ್ತೆಕಣ್ಣುಕುವಾಪವತಾತ್ರಂ ಕ್ಷೇತ್ರಂ .., 
ಪಾಂನೀಯಪಾತಪುರಸ್ಸೆ ರನ್ಹತ್ತ ಕೈಲಿ (ಮೈಂ, ೦೯೩6, ಸು. 570). 

[ಪಲ್ಲಿ * ಊರ್‌] 

ಪುಲ್ಲಿಗ (ನಾ). [ವ್ಯಾಕ] ಪುರುಷರನ್ನು ಸೂಚಿಸುವ ಲಿಂಗ; 
ಪುರುಷವಾಚಕಲಿಂಗ : ಪುರುಷರೆ ಪುಲ್ಲಿಂಗ ಸ್ಟೀಯರೆ ತಾಂ ಸ್ವೀಲಿ:ಗ 
ಮುುಖಲಿದುವೆಲ್ಲಂ ನಪ್ಪಾಗಿರೆ ಸಲ್ಲುಂ ಕನ್ನಡದೊಳ್‌ (ಕಮರ. ೪೦); 
ಗಂಡಸರನ್ನು ಹೇಳುವ ಪದಗಳಿಗೆ ಪುಲ್ಲಿಂಗವೆಂದೂ ಹೆಂಗಸರನ್ನು ಹೇಳುವ 
ಪದಗಳಿಗೆ ಸ್ತ್ರೀಲಿಂಗವೆಂದೂ ಹೆಸರು (ಮರಮ. ೩೦). [ಸಂ ಪುಂಲಿಂಗ) 

ಪುಲ್ಲಿಕೆ " ಪುಲ್ಪಿಗ್ಗೆ'? ನೋ. 

ಪುಲಿಗೆ, (ನಾ). ೧. ಊಟದ ಎಲೆ: ರಸಂ ಬಂದೊಡೆ ತಂಬುಲಮಂ ಎಳ್‌ 
ಬಂದೊಡೆ ಕೊದಳಿಯಂ ಬೆಳಸು ಬಂದೊಡೆ ನೆಲನಂ ಸಾಲಂ ಬಂದೊಡೆ ಒಟ್ಟಿ 
ಗುತ್ತನಂ ಕೂಲನು:ಡೊಡೆ ಪುಲ್ಲಿಗೆಯಂ[ಶಾಕಾಂ. ಪತ್ಥಳೆಯಂ) ಬಿಡುವಂತೆ 
ತನ್ನ ಕಾರ್ಯಂ ತೀರ್ದ ಬಲಕ್ಕೆ ಕಡೆಯೊಳ್‌ ಶರೀರಮುಮಂ ಪರಿಗ್ರಹ 
ಮುಮಂ ತ್ರಿಶುದ್ಧಿಯಿಂ ಬಿಟ್ಟು ಪರಿ.ಚ್ಛೇದಿಯಪ್ಪುದು (ಠರಾಮ್ಮ .೦೪- ೦೬೪)- 
೨. ಎಲೆಯಂ ಹೊದಿಕೆ,-ಮುಸುಕು : ನಾರು ಸುತ್ತಿ ವತಾದಳದ ತಳಿರ 
ಪುಲ್ಲಿಗೆಗಳಂ ಹೊದಿಸಿ ನೆಲದೊಳಗೆ ಪುಟಎಕ್ಕಿ ಬಿಸಿಯಂ ಮಾಳ್ಪುದು 
(ಸೂತಕಾ. 3-೪೭); ನೆಲದ ಸೆಖೆಯಿಂದ ಬೆಂದ ಕಾಯ ತೆಗೆದು ಪುದಿದೆಲೆಯ 
ಪುಲ್ಲಿಗೆಯುಮಂ ಬಿಸುಟು (ಸೂಶಕಾ. 8-೪6). [*-ತೆಲು. ಪುಲ್ಲಿಯ, ಪುಜ್ಲೆಯ] 


೦-೨೫; 


ಪುಲ್ಲಿಗೆ, ಪುಲ್ಲಿಕೆ (ನಾ). ಒಂದು ಬಗೆಯ ಸಿಹಿಭಕ್ಷ » ಹೋಳಿಗೆ: 
“ಪುಲ್ತಿಗೆ_ಪೋಲಿಕಂ «= ಒಂದು ಭಕ್ಷ್ಯ” (ತರೃಕೋ. ೨೭) ; ಪುಲ್ಲಿಗೆಯ 


ತತ್ಸವಿಯ ಮಂಡಿಗೆಯಲ್ಲಿ ನವಘೃತಸೂಪದಂಶಕದಲ್ಲಿ ನೋಡಲಿ ನಮ್ಮ 
ನೆಂದುದು ಧೂರ್ತವಟುನಿಕರ (ಕುವನ್ಮಾ. ೧೫-೭) ; ಮಲ್ಲಿಗೆಯರಳಂತೆ 
ಬಿಚ್ಚೋಗರ ಮೊಸರೊಳ್ಳೆಯ ಬಹಳುಪ್ಪಗಾಯಿ ಘಲ್ಲಿಸಿ ಗಟ್ಟಿಯ ೪ಟ್ಟಿದ 
ಪಿರಿಯರು ಪುಲ್ಲಿಗೆಗಳು ತರತರಿಸೆ ರಸರಸಾಯನವ ಚಪ್ಪರಿದು ನೀರ್ವು 
ಜ್ಮಗೆ ಹಸಗೆಯ್ದಿ ರಲಿೀಂಟಿದರು (ತೋಹತ. ೩- ೩೬)- ಪುಲ್ಲಿಕೆ: ತಾರವಣ್ಣದ 
ಒಬಟುವ ಕೀರವಣ್ಣದ ಕಟು ನೀರಜದ ಕೈತೊಡವ ಹೂರಣದ ಪ್ಯು ಲ್ಲಿಕೆ 
ಯನಾರೋಗಣೆಗೆ ನೀಡಲು (0ಂಗಫಿ 6-೪). “ಪೋಳಿಗ್ಗೆ? ಪರಾ 
[ಆ ಸಂ. ಪೂಲಿಕಾ) 

ಪುಲ್ಲಿಗೆ, (ನಾ). - ಪುಲ್ಲಿ: ಎರಲ್ವಟ್ಟಿಗೆತ್ತಿ ಸುಟ್ಟಿದ ಕೆಯ್ಯ ಸುಯ್ಯ 
ಭರದೊಳ್‌ ಸುಜಟ್‌ದು ಸೂಸುವ ಪಷ್ಕರದ ತುಂತುಚಿಿಂ ತಂಜುಗಿ ಸುತ್ತಿದ 
ಪಂಜಂಯುಂಧದ ಪುಲ್ಲಿಗೆಯ ತೊಂಗಲ ಸೆಆುಗು ನಾಂದು ಪಿಣಿಲೇಣಿದೆ 
ಅಲ್ಲಿದ ವೇಣಿಯೊಳ್ಳಿಣೆದು . - . ಮೇಲೆ ಮೆಜಕಿಯೆಯುುಂ (6ರಂತು 
೨-೨೯ವ). [5 ಪುಲಿ) 

ಪುಲ್ಲಿದೊಂಗಲ್‌ (ನಾ). ಒಂದು ಬಗೆಯ ಕೊಡೆ ; ಪುಲ್ಲಿಯೆಂಬ ಬಟ್ಟೆ 
ಯಂಂದ ಮಾಡಿದ ಛತ್ರಿ, ಸತ್ತಿಗೆ: ಮತ್ತವರ್ಗವರ್ಗೆ ಪಿಡಿದ ಮೇಘ 
ಡಂಬರದ ರುಲ್ಲರಿಯ ಪಪು, ಲ್ಲಿದೊಂಗಲ ಚೌಕಸಶ್ತಿಗೆಯ ಕೊಡೆಯ 
ಗಡಣಂಗಳುಂ (ಶಂದ್ರಪು. ೭-60ವ). [ಷೆಲ್ಲಿ + ತೊಂಗಲ್‌] 

ಪುಲ್ಲಿಪಟ್ಟೆ, ಪುಲಿವಟ್ಟೆ (ನಾ): ಇಪುಲ್ಲಿ: ಮಕರತೋರಣ ಓರಣ:ಗೊಂಡ 
ವಲ್ಲಲ್ಲಿ ಸುಕರಮೆನೆ ಪುಲ್ಲಿಪಟ್ಟೆಗಳಿ[ಇ.ಕಾಂ. ಪಲ್ಲಯಿಸಿ]ರ್ದವಲ್ಲಲ್ಲಿ ಹೊನ್ನಿಂ 

ಎಹವೇದಿಕೆ ಸವೆದುದಂತಲ್ಲಿ (ಮೊತರ. ರೇ. 0೦೬9-೧5) ; ಅಲ್ಲಲ್ಲಿ ಕಟ್ಟಿದ 
ಚಿತ್ರಪಟಗಳಿಂದ ರುುಲ್ಲಿಗಂಂದ ರಾಜಿಸುವ ಪುಲ್ಲಿ[ಕಾಕಾಂ. ಲ್ಲೆ]ಪಟ್ಟೆಯ 
ನೇಜೆಯದಿಂದಲದ ತಳುವಿಲ್ಲದೆ ಸಿಎಗರಿಸಿದರು. (ಉಂ. 5-೮9); ಪಲ್ಲಿ 
ಪಟ್ಟೆಯೊಳು ಸಂಧ್ಯ್ಮಾರಾಗದೊಳು ಕಾಗಿನಲ್ಲಿ ದುರುಂಗಿ ಪಟ್ಟಿಯೊಳು ಚಬ್ಬಣ 
* * ಚಲ್ಲಕಾರಿಯರಿಸೊಪ್ಪಿ ದುವು (ಜತ. 0೩-9೯). ಪುಲಿವಟ್ಟೆ: ಜಲಧರ 


ಪುಲ್ಲಿವೆಟು 
ಬಣ್ಣದ ವರದೇವಾಂಗದ ಪುಲಿವಟ್ಟಿ [ ಟೆ ಯ ಪಠ್ಮುವಳಿ ಮಂಜಿಷ್ಟಿಯ 
(ಕಾವಂ. ೬-೭೩). [ಪಲ್ಲಿ + ಪಟ್ಟಿ) 


ಪುಲ್ಲಿವೆಟು “ಪುಲಿವೆಟ್ಟು' ನೋ. 

'ಥ್ರಲ್ಲಿವೇಟು 'ಪುಲಿವೆಟ್ಟು' ನೋ. 

ಪುಲು `ಪುಲ್‌' ನೋ. 

ಫುಲುಂಗೂರ್‌ (ನಾ). ಒಂದು ಊರಿನ ಹೆಸರು; p ಇದು ಧಾರವಾಡ 
ಜಿಲ್ಲೆಯ ಈಗಿನ ಹುಲಗೂರಂ : ಮೂಡ ಬನ್ನಿಗಾವುಣ್ಣನ ಕೆಯಿ ತೆಂಕ 
ಪಲ್ಲುಂಗೂರ ಬಟ್ಟೆ ಪಡುವ ಬಸದಿಯ ಕೆಯ್ಯ [೦] (ಇಳ. Xv, 
೩೯-೨೪ ; 999). [? + ಊರ್‌) 

ಫುಲುಣಿ (ನಾ). ಒಂದು ಊರಿನ ಹೆಸರು : ಬ್ರಂಹ್ಮರುಸಿಪಣ್ಣಿತರ್ಗ್ಗೆ 
- * * ಕೊಟ್ಟಂ ಪುಲ್ಡುಣಿಯ ಮರ್ಯಾದೆ ಸಿರಿಗೆಅಕ ಪೊಸವೂರು ಸವಣೂರು 
ಕಿಜುಗೇರಿ ಇವು ಪೂರ್ವ್ವಮರ್ಯ್ಮಾದೆ (ಎಕ. ೫1, ರಾವಣ. ೦೧೪-೦೪, 99೨): 

[?) 

ಪುಲ್ಲುರಿ (ನಾ). ಹುಲ್ಲಿನ ಉರಿ,-ಜ್ವಾಲೆ : ಸಾಡೊಳಗೆ ಮಾಸೆದೆಜಕಿಯಂ 
ಬೇಡಿಸುವಂ ಬೀರರರಸಿಯುರವೆಸರಿಂ ಊಸಾಡಿಸಲೀಯಂ ಪು!ಣ೫ಂ. ಹು) 
'ಲುರಿಯಾಡಿಸುವಂ ತೇಜದುರಿಯಿನರವಿಸಾಸೆಗಳಂ (5ರ£ರೇ. ೬-೬೦). 

[ಪುಲ್‌ + ಉರ್ಕಿ] 

ಪುಲುಬ್ವು (ನಾ). ಒಂದು ಬಗೆಯ ತೆರಿಗೆ : ಪುಲ್ಲುಟ್ಟು ಬಾಲವಣಮು 
ಮಾಯಿಖಲದೆಜ*ಗಳುಮೆನ್ನಲದ ನೇಸಜ ಉಳ್ಳನೆಗ ಬಿಟ್ಟ ಇದು ಬಲ್ಲಹನ 
ದತ್ತಿ (ಸೌಇಇ. 22-1, 39-8 ; 9ರೆಯ ಕತ). [?) 

ಪುಲ್ಲ ಹುಲ್ಲೆ (ನಾ). ಚಿಗರೆ ; ಜಿಂಕೆ; ಎರಳೆ: ಒಡನೆ ನೆರೆದರಸು 
ಮಕ್ಕಳ ನಿಡುಗಣ್ಗಳ ಬಳಗಮೆಟಗೆ ತನ್ನಯ ಮೆಯ್ಯ್ಕೊಳ್‌ ನಡೆ ಬಳಸಿ 
ಪಲರುಮಂಬಂ ತುಡೆ ನಡುವಿರ್ದೊಂದು ಪುಲ್ಲೆಯಿರ್ಪಂತಿರ್ದಳ್‌ (ಶಃಕಠಾ. 
4-80); ಪುಲ್ಲೆಯ ನೋಟದಂತೆ ಸಂಚೆಳನಾಗದೆ (ಠರ್ಮಾವ್ಕೂ. ೦೧-೩೭) ; 
ಪುಲ್ಲಂ ಕಚ್ಚಿದ ನರನಂ ಕೊಲ್ಲಂ ಭಟನಿವರ ಬಾಯೊಳುಂ ಬಸಿಜಕೊಳಗುಂ 
ಪಲ್ಲೆ ಗಡ ಬಗೆವಡದಣಶ೦ ಪುಲ್ಲೆಗಳಿನಿಸಿರ್ದುವಕ್ಕಟವನೇಕೆಚ್ಚೆ, (ಬಂಹಂ. 
0-6). ಹುಲ್ಲೆ: ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು 
ಬಂದೆನೆಂದರೆ ಇದ ಕಂಡು ಬೆಜಗಾದೆ (೪ವತಂ- ೭-೨೬); ಹೊಲಬುದಪ್ಪಿದ 
ಹುಲ್ಲೆ ಬೇಡನ ಬಲೆಗೆ ಬಿದ್ದಂತಾದೆನೈ (ಕುಫ್ಮಾಸ. ೦೪-೧೨೨) ; ನಂದನನ 
ಕಾಣದೆ ಕಂಗೆಟ್ಟು ಹೆೊರಳ್ತಳು ಮುಮ್ಮೊನೆಬಾಣ ತಾಗಿದ ಹುಲ್ಲೆಯೆಂತೆ 
(ಮೋಹತ. ೪-೭೯). 

ಪಲ್ಲೆಯ ಬಯಲ್‌, ಹುಲ್ಲೆಯ  ಬಯಲ್‌ « ಜಿಂಕೆಗಳು 

ಓಡಾಡುವ ಪ್ರದೇಶ: ಜಿಡ್ಡುಳಿಗೆ ೭೦ ಅ ಬಳಿಯ ರಾಜಧಾನಿ ಬಳ್ಳಿ 
ಗಾವೆಯ ಪುಲ್ಲೆಯ ಬಯಲೊಳ್‌ ಭೇರುಣ್ಣಗಳೆಯೊಳ್‌ ಕೊಟ್ಟ ಗಲಕ್ತಿ 
(ಎಳೆ. ೪11, ಶಿಕಾಂ. ೦೨೦-೦೬; 2046) ; ಬಳ್ಳಿಗಾವೆಯ ತಳದ ಹುಲ್ಲೆಯ 
ಬಯಲೊಳ್‌ ಕಚ್ಛವಿಯ ಗಡಿಂಬದ ಗಳೆಯೊಳಳೆದು ಕೊಟ್ಟ ಗಲಿ 
ಮಂತ್ತರೆರೆಡು (ಕ್ಮೀಂ. ೦೯೨೯, ೬3-6; 1024). ಸಪುಲ್ಲೆಯ ಮೊನೆ - 
ಪುಲ್ಲೆಯ ಬಯಲ್‌ : ವಎದ್ಯಾರ್ತೀವಾಣಿಯರ್ಗೈೆ ಪುಲ್ಲೆಯ 
ವೊನೆಯಿಂ ಪಡುವಲ್‌ ಮತ್ತರ್ಪ್ವದಿನಾಜಿು (ಇಇ. 3-1, 0೦೬-೩೪; 
1075). ಹುಲ್ಲೆಯ ತೆವರ್‌ ಇ ಪುಲ್ಲೆಯ ಬಯಲ್‌ : ಹುಲ್ಲೆಯ 
ತೆವರಲಬ್ಬೆಯನವರ ಕೆಯಿಂ ಮೂಡಲುಕೇರಿಯ ಎಜಕನವರ ಕೆಯಿಂ 
ತೆಂಲು. . . ಮ್ತರ ೧೨ ಶ್ರೀಮಾನ್ಮ (ಸಿ92... 28-21, ೩೭೦-೩೩೪; 
1258): [ದೇ.॥ ತಮಿ. ಪಲ್ವಾಯ್‌, ತುಳು. ಪುಲ್ಲೆವ್ಸುಗ] 

ಪುಲ್ಲ (ನಂ). (2) : ಬೆಳ್ಳಿಬಸವನ ಆಭರಣದ ಲೆಖ್ಬಾ . - : ಪುಲ್ಲೆಕಡೆ 
ಸಾವಹನು ೦೬ ತಾಳಿಗಳು ೨ ಯಂದರ ಹಗ್ಗದ ಪಟ್ಟೆ (ಎಳ. ೩1೪, ನಂಃನ. 
೨೮೯,೩ನೆಯ ೪00; ಸು. 1848). [?1 


೫೭೨೦ 


30 


39 


0 


40 


46 


ಪುಲ್ಪಕ್ಕಿ 


ಪುಲ್ಲೆಗಣ್‌, ಹುಲ್ಲೆಗಣ್‌, ಹುಲ್ಲೆಗಣ್ಣು (ನಾ). ೧. ಜಿಂಕೆಯ ಕಣ್ಣು. 
೨. ಜಿಂಕೆಯ ಕಣ್ಣಿನಂತಿರುವ (ಚೆಲುವಾದ ಮತ್ತು ಚಂಚಲವಾದ) 
ಕಣ್ಣು : ಪುಣಣಾ. ಹು)ಲ್ಲೆಗಂಗಳ ಕೊಲ್ಲಿನೋಟದ ಮಲ್ಲಿಗೆಯ 
ಮೊಗ್ಗೆಗಳ ದಂತದ . . - ವಟಫಲಾಧರೆ ನಿಲ್ಲಲೆಸೆದಳು (ಕಾಗತ. ೨-೦೫): 
ಹುಲ್ಲೆಗಣ್‌ ; ಪಿ. ತವಕದಿ ಹುಲ್ಲೆಗಣ್ಣವಳೊರ್ವಳುದಕವನುಲ್ಲಸದಿ 
ಚೆಲ್ಲಿದಳು (ೀವಂತ- ೦೬-೬೦): ಚೆಲ್ಲೆಗಣ್ಣವರರಳ್ಳಣ್ಣವರ* ನಿಡಿಗಣ್ಣ ಹುಲ್ಲೆ 
ಗಣ್ಣವರ್‌ ... ತೋರಧಮ್ಮಿಲ್ಲೆಯರೆಯ್ದಿತೊಗ್ಗಿನಲಿ (ಕೋಶಕ. ೨9-೧೨)- 
ಹುಲ್ಲೆಗಣ್ಣು : ವಿ. ಹುಲ್ಲೆಗಣ್ಣುಗಳಿಂದ ನಲ್ಮೆನೋಟಗಳಿಂದ ಗೆಲ್ವ 
ಕರುಣೆಗಳೀದ ಬೆಳೆವ ಮೂರುತಿಯೆ೨ ನಿನ್ನ ಕರುಣೆಯಿನೆನ್ನ ತೊಳೆದು 
ಹೋಗೈಯ (ಏ2ಸೀಗೀ. ೪೩-೦೩). 

ಪುಲ್ಲೆಗಣ್ಮಳ್‌ - ಜಿಂಕೆಯ ಕಣ್ಣಿನ ಹಾಗಿರುವ ಕಣ್ಣುಗಳುಳ್ಳವಳು; 
ಹರಿಣನೇತ್ರೆ : ಪುಲ್ಲೆಗಣ್ಮಾಳೆ ಕೇಳು (ನರರ. ೦೦-೪೪): 
(ಪಲ್ಲಿ, + ಕಣ್‌] 

ಪುಲ್ಲೆಗೋಡು (ನಾ). ೧. ಜಿಂಕೆಯ ಕೊಂಬು,-ಕೋಡಂ. ೨. 
ಜಿಂಕೆಯ ಕೊಂಬಿನಾಕಾರದ ಒಂದು ಬಗೆಯಂ ಆಭರಣ : ವನಸಿರಿ 
ಮುತ್ತಗಶಿಶುಗಂದನುನಯದಿಂ ಪುಲ್ಲೆಗೋಡು ಪುಲಿಯುಗುರ್ಗಳನೊಲ್ಲ 
ನುರಾಗದಿಂದೆ ಕಟ್ಟಿದಳಿನೆ ನನೆ ಕೆಲವೆಸೆಯುತಿರ್ಪುವಾ ಮುತ್ತುಗದೊಳ್‌ 
(ಮಣ. ೩-೩೬6) - [ ಪಲ್ಲೆ -- ಕೋಡ) 

ಪುಲ್ಲೆಮಟ್‌ " ಪುಲ್ಲೆವಜ್‌ ' ನೋ. 

ಪುಲ್ಲೆವರಿ ' ಪುಲ್ಲೆವಜ್‌ ' ನೋ. 

ಪುಲ್ಲೆವಟಃ.. ಪುಲ್ಲೆಮುಖ್‌ಿ,- ಪುಲ್ಲಿವರಿ, ಹುಲ್ಲೆಮರಿ (ನಾ)- ಜಿಂಕೆಯ 
ಮರಿ; ಚಿಗರೆಯ ಮರಿ : ಅಸು ಪೋಪ ಪುಲ್ಲೆವಟ್‌ಯಂ ಕೈಯಿಂದದಂ 
ಕೊಂಡು ಬೇಡನಗುರ್ವಿಂ ನಡೆಗೊಂಡಂ (ಕುಸುವೂ. 09-85), ಪುಲ್ಲೆಮಣ* : 
ಬವರಂಗೆಯ್ದ ಗಜಂಗಳ ನಿವಹದ ನಿಗ್ಗವಮದುಡಿದು ಸೂಸಿರೆ ನೆಲದೊಳ್‌ 
ತವೆ ಪಸಿದ ಪುಲ್ಲೆಮಟ್‌ಗಳ್‌ ತವಕದೆ ಬಿಸಮೆಂದು ತುಡುಕುಗುಂ ತದ್ವನ 
ದೊಳ್‌ (ಉಕ. 8-೬೦). ಪುಲ್ಲೆವರಿ : ಪುಲಿಯೊಡನೆ ಕಲಹವೇ ಪಲ್ಲೆ 
ವರಿಗೆ (644ರ. ೦೬-೩೩). ಹುಲ್ಲೆಮರಿ : ಅವನು ಹುಲ್ಲಿಮರಿಯನ್ನು 
ಅಟ್ಟಿಸಿಕೊಂಡು ಹೋಗಿ ದಟ್ಟವಾದ ಕಾಡಿನೊಳಗೆ ಸಿಕ್ಕಿಬಿದ್ದನು (643)- 

[ಪಲ್ಲೆ, 4 ಮಲ್‌) 

ಪುಲ್ಲೆವೆಚ್ಚು (ನಾ). ಜಿಂಕೆಯಂತೆ ಗಾಬರಿಯಾಗುವಿಕೆ : 
ವೆಚ್ಚುವೆಚ್ಚು' ಪರಾ- (ಪಲ್ಲೆ 4 ಬೆಚ್ಚು (ವ ಬೆರ್ಚು)) 

ಪುಲ್ಲೆವೆಚ್ಚುವೆಚ್ಚು (ಕ್ರಿ): ಜಿಂಕೆಯಂತೆ ಗಾಬರಿಯಾಗು : ಕದನದೊಳನ್ನು 
ನಿನ್ನ ತರವಾರಿಯ ಬಾರಿಗೆ ಮೆಂಯ್ಕನೊಡ್ಡಲಾಣದೆ ನಳಿದಿನ್ನುವನ್ತದನೆ 
ಜನಿಸಿ ಜಾನಿಸಿ ಗಂಗ ತನ್ನ ನಮ್ಬಿದ ಸುದಶೀಕದಮ್ಟದೆರ್ಜೆ ಪೌವನೆ 
ವೋಗಿರೆ ಪುಲ್ಲೆವೆಚ್ಚು ವೆಚ್ಚಿದಪನಹರ್ನಿಶಂ ತಿಗುಳ ದುಮನರಣ್ಯಶರಣ್ಮ 
ವೃತ್ತಿಯಿಂ೨ (ಎಳ. 11, ೨೪೦-೨೪ ; ಸು. 1176)- 

[ಪಲ್ಲಿ ವೆಚ್ಚು + ಬೆಚ್ಚು, (< ಜೆರ್ಚು,)] 

ಪುಲ್ಲೋರಿ (ನಾ): ಹೋರಿ ಕರು : ಕೆಲವ ಕೇಸಿಗ ನಿಜವ ಹಂಡ ಹಾವ 
ಚಿಂಚ ಮಲೆವ ಪುಲ್ಲೋರಿ ಬೆಚ್ಚುವ ಬೆಳ್ಳೆ - . - ನಾನಾಪರಿಯ ಕಬ್ಬಸಿ 
ಗಳಿ೧ಳಗೂದ ಪಲವುಪರಿಯೆತ್ತು ತೊಂಭತ್ತಾಖಿಲಕ್ಷ ಮೇಳೈಸಿ ಪಿಡಿದುವು 
ಗೆಲ್ಲಕೆ (೧ಂಗಿರಾ. ೩3-೭). [ಪುಲ್‌ + ಎ ಪೋರಿ] 

ಪುಲ್ವಕಿ 'ಪುಲ್ಪಕ್ಕಿ' ನೋ: 

ಪುಲ್ವಕ್ಕಿ, ಪುಲ್ವಕಿ (ನಂ). ಒಂದು ಪ್ರದೇಶದ ಹೆಸರು: ತವ್ಕಿವಕ್‌ 
ಪರಿದು ಪುಲ್ವಕ್ಕಿಯಲ್ಲಿ ಕಾದಿ .ತುಟುವವ್ತ್‌ ಮಗುಲಸ್ಸಿ (ಫು ಅಂ- 0೯೨೪, 

ಪುಲ್ಹಕಿ : ದಂಗ್ಗೈವಾರೆಆ್‌ಯವ್ನೊ ಕೊವಳಾಲನಾಡು 

- * ಪುಲ್ಕಕಿನಾಡುಸಾಸಿರವುು ಬೆಪೋದು ಸಾಸಿರಮು 


"ಪಲ್ಲೆ 


೪-೩ ; 1). 
ಮುೂನೂಟಯಿಂ . 


ಪುಲ್ಪಗೆ 
x x ೫ ನಾಡಜುವತ್ತುಮನಾನಾಳುತ್ತಿರೆ (ಓಳ. ೫. ಶ್ರೀರಿವಾ. ೩೭-೩; ಸು. 770). 
(2) 

ಪುಲ್ವಗೆ, ಪುಲ್ಪಗೆ (ನಾ). ಹೀನವಾದ ವಿಚಾರ ; ಕೀಳಾದ ಯೋಚನೆ : 
ಅವರ ಮನದ ವುಲ್ವಗೆಯಂ ಫೊಖಿಮೆಯುಮನಟ್‌ಯದೆ ಸಮಸ್ತ 
ಬಳೋದ್ಕುಕ್ತನಾಗಿ .. - ಮದಗಜೇಂದ್ರಪುರಮನೆಯ್ದೆ ಬರೆ (ಶಂಪರಾ. 
೬-೬6 ಎ); ಮಾರಂ ಎದ್ಮಾಪ್ರೀತನಪ್ಪುದಟ್‌ಂ ತನ್ನ ನಂಡಿಯಂ ಕಡೆಗಣಿಸ 
ದೊಡಂಬಡುಗುವೆ೨ಂಬ ಪುಲ್ಕಗೆಯಿನಾ ಪಣಣ್ಟೆಯಿಂಂತೆಂದಳ್‌ (ಕೀಂಂತ- 
೬-೦೪೬ ವ). ಪುಲ್ಪಗೆ : ಅವರ ಪುಲ್ಪಗೆಯನ್ನೂ ಪೊಲ್ಲದೆಯನ್ನೂ ಅರಿಯದೆ 
ಅವನು ಹಸ್ತಿನಾಪುರಕ್ಕೆ ಬರುವನು (ತನಾ. ೩೪). [ಪುಲ್‌ + ಬಗ್ಗೆ) 

ಪುಲ್ವಟ್ಟೆ, ಪುಲುವಟ್ಟೆ, ಹುಲುವಟ್ಟೆ (ನಾ). ೧. ಸಣ್ಣಹಾದಿ; ಕಿರಂ 
ದಾರಿ; ಕಾಲಂದಾರಿ ; ನೆತ್ತರುಂ ಬಸಿವೃತ್ತಿರ್ವದು ಪೋದವಿಕ್ಕಿ ಮಠ್‌ಯಂ 
ಪಲ್ಲ(ಲ್ವ 3 ಟ್ರೈಯೊಳ್‌ ಪುಲ್ಲೆಗಳ್‌ (ಕಾರಂತ. ೦೩6); ಕಿರಾತರಾಜವಾ 
ಕನ್ನೆಯ ಪಾದಂಗಳು ಪಲತೆಅದಿಂದರ್ಚಿಸಿ. . .ಪುಲ್ವಟ್ಟೆಯಿ೨ಂ ಪೆ:ರಡವಿಯಿಂಂ 
ಪೊಅಮಡಿಸಿ ಕಿಜ್‌ದಂಂ ದೂರಂ ಪೋಗಿ (ರರ್ಮಾಮ್ಕ * ೩-೧೦೫); 
ನೆಟ್ಟನೆ ಸತ್ತಥಂಬಿಡಿದು ಪೋಪ ನರಂ ಮತಿಗೆಟ್ಟು ಪಾಯ್ದೂ ಪುಲ್ಪಟ್ಟೆಯ 
ನೆಯ್ದ. ಫೋಗುತಿರೆ ಕಾನನದೊಳ್‌ (ಧರ್ಮಶ. ೦-6೯). ಪುಲುವಟ್ಟೆ ; 
೧. ಒರ್ವ ವನಚರಂ ಮಹಾವನದೊಳ್‌:- - -ಒಂದು ಮಹಾಹಿ ತೊಟ್ಟಗೆ 
ಬರೆ ಪುಲುವಟ್ಟೆಯೊಳ್‌ ತೊಲಗಲಿಂಬಿಲ್ಲದೆ ಬಿಲ್ಲಂ ಕೊಂಡು ವಿಷದೂಷಿತ 
ಮಪ್ಪಂಬಂ ತೊಟ್ಟಿ ಸುವುದುಂ (ಶಂಠತಂ. ೩೦೦-೦೪)- ಹುಲುವಟ್ಟೆ _ ಗಿ. 
ಹುಲುವಟ್ಟೆಯೊಳು ಬೆಳೆದೆ ಹೆಮ್ಮರನ ಮಲಗಿಸಿ ನಿಂದ ಹುಳ್ಳಿಹೊಟ್‌ಯಂ 
ಕಂಡಳು (ಹತಳಾ. ೦೨-೨೦); ಪದಿಕಿಸಲು ಸ್ವರ್ಗಕ್ಕೆ ಪರಿವ ಹುಲುವಟ್ಟೆ 
ಗಳಪರಿಮಿತಂ ವಿಘ್ನಭಯವೀವವನಿತುಂ (೫ಕಂತ. ೩-೩). ವಿ. ಕ್ಷುದ್ರ 
ವಾದ ಹಾದಿ; ಕೆಟ್ಟ: ಮಾರ್ಗ: ಧರ್ಮಪಥ ಹುಲುವಟ್ಟೆಯೆನಿಸಿದ 
ಹಮ್ಮಿನಲಿ ಕೆಡಬೇಡ (ಕುನ್ಮಾಉ. ೪-04). [ಪಲ್‌ 4 ಬಟ್ಟಿ,1 

ಪುಲ್ವಟ್ಟೆವಿಡೀ(ಕ್ರಿ). ಕಿರುದಾರಿಯನ್ನು ಅನುಸರಿಸು; ಕಾಲಂದಾರಿಯನ್ನು 
ಹಿಡಿ: ಆ ಮಹಾಟವೀಮಧ್ಮದೊಳೊಂದು ಪುಲ್ವಟ್ಟೆವಿಡಿದು ನಡೆಯೆ 
(ಶಂದ್ರಫು. 8-8೨ ವ); ಕಟೆ.್ಟಲ್ಮೆಯೊಳೆವೆಯಲುಗದೆ ನೀಡುಂ ನಿಟ್ಟಿಪ 
ನೀಜನೆ ಬಗ ದಾಸೆಯ ಪುಖ್ವಟೈವಿಡಿದು ನಡೆಯುುತ್ತಿರೆ (೩ಯಳಾ. ೪೨೦೦); 
ಅವನಲ್ಲಿ:ದ ಪುರ್ಚಿಟೈವಿಡಿದು ನಿಲ್ಲದೆ ಪೋಗಿ ಕಂಡನು ಕಾನನಮಧ್ಯದಲ್ಲಿ 
ಮಹಾಸರೋವರವ (ಐಗಳು. ೦೦-೬6) - [ಪಲ್ವಟ್ಟೆ --ಪಿಡ್ಮಿ) 

ಪುಲ್ವನೆ. ಪುಲುಮನೆ, ಘಲ್ಮನೆ. ಹುಲ್ಲುವನೆ (ನಾ). ಹಲ್ಲಿನ ಮನೆ; 
ಗುಡಿಸಲಂ ; ಪರ್ಣಕುಟಿ : ಕಲ್ವಾಟಕಿ, ಪುಲ್ವನೆ, ನೀರ್ವಾವು (ಕಾತಾರೂ. 
೩೦ ಉರಾ)- ಪುಲುಮನೆ : ಚಂದನೆಯಂ . - - ಶೃಂಖಳಾಬಂಧನೆಯಂ 
ವಾಡಿ ತಲೆವಾಗಿಲ ಕೆಲದ ಪ್ರಲುಮನೆಯೊಳರಿಸಿ ಕೊಚ್ಚನಿಕ್ಕಿ ನಡಸುತ್ತು 
ಮಿರ್ದಳ್‌ (ರತಿ. 03-89 ಎ)- ಪುಲ್ಮನೆ : ಪುಲ್ಮನೆಯೊಳಿರ್ದವಂ 
ಕಿರ್ಚಿನ ಪೆರ್ಚನಿಚ್ಚೆ ,ಸಿದೊಡ2 ಸಂಸಾರದೊಳಗಿರ್ದಾತಂ ಕಷಾಯಂಗಳ 
ವೆರ್ಚನಿಚ್ಚೈ ಸುವೊಡಂ ಆಯಿರ್ವರುಂ ಬೇವುದುಂ ನೋವುದುಂ ಏಂ 
ಏರಿದೆ: (ಶಾವಸ. ೦೪೩-೦೦)- ಹುಲ್ಲುಮನೆ : ಕೆಳಕಾನೂರಿನ ಹುಲ್ಲು 
ಮನೆಯು ಮುಂದುಗಡೆ - - - ಸೇರೆಗಾರರೂ ಹೂವಯ್ಯನೂ ಉದ್ವೇಗ 
ದಿಂದ ವಾತಾಡುಸ್ತಿದ್ದರು (ಕಾನೂರು. ೪೦೦) ; ಸಿದ್ದಣ್ಣನ ಹುಲ್ಲುಮನೆ 
ಸ್ಮಶಾನದಂತಾಗಿತ್ತು ( ಶುತಿಶು. ೭೦): [ಪುಲ್‌ 1 ಮನೆ] 

ಪುಲ್ಹರಿ (ನಾ)- ಒಂದು 
ಮೇಯಿಸಿದುದಕ್ಕಾಗಿ ಕೊಡುತ್ತಿದ್ದ ತೆರಿಗೆ : ಇಡತೊರೈ ಪುಲ್ವರಿ 
ಮಂದೈಕಂಢೆ(ಡೆ) (ಎಷ. XVIII, ೦೪9೨-೩೦: 3434) 

(ಪುಲ್‌ 4-ವರಿ./ತಮಿ- ಪುಲ್ವರಿ, ಪುಲ್ಲರಿ ; ತೆಲು. ಪುಲ್ಲಂ] 
ಪುಲ್ವಾನಿಸ, ಪುಲ್ಮಾನಸ, ಹುಲುಮಾನಿಸ (ನಾ): ಅಲ್ಲನಾದ ವ್ಯಕ್ತಿ ; 


೫೭೨೧ 


ಬಗೆಯ ತೆರಿಗೆ: (ದನಗಳನ್ನು) ಹುಲ್ಲು] 


ಪುಷ್ಕರ 


ಕ್ಷಂದ್ರಮನುಷ, : ಕೆಟ್ಟೊಡಲಾಂತು ಕರ್ಮಭೋಗಂಗೆಯ್ದು ಕುತ್ತದಿಂ 
ಮಡಿವ ಪುಲ್ವಾನಿಸರುಮಂ ಕ್ಷುದ್ರದೈವವುಂ ಪೊಗಳ್ತು ಮಖನ್ನುಳ್ಳ 
ಮತಿಯಂ ಕೆಡಿಸಿಕೊಳ್ಳಧಮಕವಿಗಳ ಮನಾತವೇಕಿಲ್ಲಿ (ಶನ್ಮರಾ. ೦-೪೭): 
ಪುಲ್ಮಾನಸ : ಇಕ್ಷಕುವಂಶತಶಿಳಕನಪ್ಪ ರಾಮನಂ ಪುಲ್ಮೂನಸನೆಂದೇಕೇಳಿಸ 
P * * * ನುಣ್ವದೆಂತು ನುಡಿವೆ (ತಾಫಂಕು. ೩೦೨) ; ಕಲ್ಮಷರಹಿತಂಗೆ ತಿಕ್ಕರಾಜಂ 
ಗುಳಿದೀ : ಪುಲ್ಮಾನಸರಂ ದೊರೆಯೆನೆ ಕಲ್‌ಮಾಣಿಕದನ್ನುಟೆಂದಡೆಂತಂತೆ 
ದಿಟಂ (ಎಕ. ೪11, 8೪೪೨. ೧೯-೩6; 1181); ಪುಲ್ಮೂನಸನಾದ ಚಂಡಶಾಸನ 
ವೆಸರಂ ಚಾಂಡಾಲ ನೀರೊಳಿಂತರ್ದುವರೇ (ಅನಂಪ್ರೆ: ೦೧-೫): 
ಹುಲುಮಾನಿಸ : ಕಾಲಂಗಸದಳದ ಕಲ್ಪಾಂತರುದ್ರನ ವಿಷಮನಯನಜ್ವಾಲೆ 
ಗಳುಕದ ವೀರಭಟರೊಡನೆ ಉಸುರಬಹುದೇ ಜೀಯ ಹುಲುಮಾನಿಸರ 
ಮೃದುರಣರಾಜಕುರ್ಯವ (ಕೊರಂ- ೬-೨-೦೨): 
[ ಪುಲ್‌ ೬ ಮಾನಿಸ್ಮ (ಮಾನಸ) 
ಪುಲ್ವಿಡಿ, ಹುಲುವಿಡಿ (ಕ್ರಿ) - (ಆಲಂ) ಹುಲ್ಲನ್ನು ಕಚ್ಚಿ ಹಿಡಿಯುವುದರ 
ಮೂಲಕ ಶರಣಾಗತಿಯನನ್ನು ಸೂಚಿಸು : ' ಪುಲ್ವಿಡಿಯೆ ಸಚಿವತನಯಂ 
ಕಾಲ್ವಿಡಿಯೆ ನಿಜೇಶಂ ... ಪಲಗೆವಿಡಿದಳ* ಕಲ್ವಾನಸೆ (ಲವ. 0೪-೨೪) - 
ಹುಲುವಿಡಿ: ಬೊಮ್ಮನ ಮಡದಿಯ ನಂಸಿಕವರೆಯಾಗಲಿ ಮಿಕ್ಕರು 
ಹುಲುವಿಡಿಯಲಿ ದಿಗಧೀಶರು ಭಂಗಿತರಾಗಲಿ (ಶೀಕೇಶ. ೦-೫೦). 
[ಪುಲ್‌ + ಪಿಡಿ] 
ಪುಲ್ಕೊಟಕ್‌, ಪುಲ್‌, ಹಂಲ್ಲುಹೊರೆ (ನಾ). ಹುಲ್ಲಿನ ಕಂತೆ,-ಕಟ್ಟು : 
ಕಲ್ಕೊಜಿಡು ಸದೆಸಟ್ಟು ಪುಲ್ವೊಟಕಗಳಾಂತವರ್‌ ನಿಲ್ಕಿದರ್‌ ಪುರದಗಳಂ 
(ಶೆರಿಪು. ೪೨-೨೯); ವಂಡಿದ ಪೆಣಗಳನೆಳೆದು ತುಂಬಿದಲ ಪುಲ್ಕೊಟಕ್‌ಗಳಂ 
ಕೊಲಡುಗಳನೊಟ್ಟಿದರ್‌ ಕಲ್‌ಗುಂಡು ಮಣ್ಣಳಂ ಸುರಿದು ನೆಲಸರಿಮಾಡಿ 
ದರ್‌ (ಕೆಂಪು. 93-೩೦). ಪುಲ್ಪೋಟ್‌ : ಪುಲ್ಪೊಜಕಿವೊತ್ತು ಶ್ರೀಪಶೀಶನ 
ಪುರಕೆ ನಡೆಯುಶಿರಲು (ಕಾಶ. ೦-೪-೩). ಹುಲ್ಲುಹೊರೆ ; ತೃಣ್ಯಾ, 
ತೃಣಾನಾಂ, ಸಂಹತಿಃ ಹುಲ್ಲ ವುಮೆ, ಹುಲ್ಲುರಾಶಿ, ಹುಲ್ಲುಹೊರೆ, ಹುಲ್ಲ 
ಮೆದೆ, ಹುಲ್ಲುಮೂಟೆ, ಹುಲ್ಲಡಕ (ಸಿರ್ಮಾಂತಿ. ೦೨): ದೋಸೆ. ತಿನ್ನುವ 
ಆಸೆಯಿಂದ ಬೇಗ ಹುಲ್ಲುಹೊರೆ ಹೊತ್ತುಕೊಂಡು ಸುಗ್ಗಿಗದ್ದೆಯಿಂದ 
ಮನೆಗೆ ಬಂದಿದ್ದಳು (ಶರ್ಮಸ. ೩೬). [ಪುಲ್‌ -- ಪೊಡಕ] 
ಪುಲ್ಲರವಿ, ಹುಲುಸರವಿ (ನಾ)- ಹುಲ್ಲನ್ನು ಹೊಸೆದು ಮಾಡಿದ ಹಗ್ಗ : 
ಪಲವು ಪುಲ್ಲರವಿಗಳ್‌ ಕೂಡಿ ದೃಢಮಂಪ್ಪೊಂದು ಲಳಿತರಥಪಶಕ್ಕೆ 
ಪಾಸಟಿಯೆನಿಕ್ಕುಮೇ  (ಅರಾತ. ೩-೨-೪) ಹುಲುಸರವಿ : ನಿಮ್ಮ ನಂಬಿ 
ನಂಬದವನ ಬಾಳುವೆ ಹೊಲೆಯರ ನಾಯಿ ಹುಲುಸರವಿಯಿಂದ 'ಕರ ಕಪ್ಪ 
ಹುಲುಸರವಿಗಳನೆಯ್ಲೆ  ಹೊಸೆಹೊಸೆದು (೧ಸಪು. 
0೬-೨೦). (ಪುಲ್‌ - ಸರವ] 
35 |ಪುಲ್ಲಾರೆ (ನಾ). ಒಂದು ಬಗೆಯ ಔಷಧೀಸಸ್ಯ : “ ಬೆಟ್ಟದುರುಳಿ, 
. ಪುರುಚಲಿಗಿಡ, ಪುಲ್ಲಾರೆ ” (ಸಸ್ಮಶಿ.€೨); ಹೇನುಕುರುವಿನ, ಗಿಡ, 
ಪುರುಚಲಿಗಿಡ, ಪಲ್ಲಾರೆ (ಮೈಶಿಗಿ. 32-0001). [7] 
ಪುವಗಾಮ (ನಾ). ಒಂದು ಊರಿನ ಹೆಸರಂ: ಶ್ರೀಪುರುಷಮಹಾರಾಜ 


16 


20 


26 


30 


(ದೇರಾವ. ೨೦-೩೬) : 


ಪ್ರಿತುವೀರಾಜ್ಯಂಕೆಯೆ . , . ಮುುದುಗುನ್ಹೂರ ಸಿಜ್ಗುಡಿಅರೆಸ ಪುವಗಾಮ 
«0| ವರಾಳ್ದುವಿದ್ದ೦್‌ (ಎಕ. ೪11 (೩). ಮಳವ. ೦೨೨-೬; ತು. 740). 
[? + ಗಾಮ] 
ಪುವ್ಹ "ಪ್ಯೂ' ನೋ. 
ಪುಷ್ಕರ (ನಾ). ೧. ನೀಲಿಬಣ್ಣದ ತಾವರೆ. ೨. ಪದ್ಮ; ಕಮಲ: 


* ಸಹಸ್ರಪತ್ರಂ . . . ಪುಷ್ಕರಂ, ರಾಜೀವಂ, ಅರವಿಂದಂ, ಪದ್ಮಂ, ಪಂಕಜಂ 
—ಈ ೧೭ ತಾವರೆ” (ಹರಾಯ). ೦೦೨-೩೭); ಮುರಹರಂ ಪೂಜೆಗೆಯ್ದವಸರ 
ದೊಳೊಂದು ಪುಷ್ಕರಮಿಲ್ಲದಿರೆ ನೋಡಿ ತನ್ನ ಬೆಳತಿಗೆಗಣ್ಣನಿರದೆ' 


«4 


ಪುಪ್ಕರೆ 


ಕಿಳ್ತಭವನಂಘ್ರಗೆ ಪೂಜೆಗೆಯ್ದೆ ಅಗಿ (65. 0-4-೨೨). ೩. ಒಂದು ಬಗೆಯ 
ಮೂಲಿಕೆ ; ಚಂಗಲಕೋಷ್ಮ : ಕೋಷ್ಟಂ ಪದ್ಮಕಂ ಕರ್ಪೂರ ಬಾಳದ 
ಬೇರು ಪುಷ್ಕರಂ ಭದ್ರಮುಸ್ತೆಯಿವಂ ಸರಿಗೊಂಡು . . . ಪೂಸಲು 
ಯೋನಿದೋಷ ಕೆಡುವುದು (ಕಾವುಶಾ. ೨೭೩). ೪. ಆನೆಯ ಸೊಂಡಿಲಿನ 
ತುದಿ; “ಕರಾಗ್ರಂ, ಪುಷ್ಕರಂ. ಈ ೨ ತುದಿಗೈ” (ಹರಾಸು. ೩೭-೬೬) ; 
ಕರಿಗಳ್‌ ಕೇಸರಿಗಳ್ಲಿ ಪುಷ್ಕರಧೃತಸ್ವಚ್ಛಾಂಬುವಂ ನೀಡೆ (60ಫು. ೯-೪೭); 
ಕರಪುಷ್ಕರಂಗಳಿಂ ತಂದು ಪೂಗಿಡುಗಳ್ಗೆ ನೀರೆಅ್‌ವ ಮಣಯಾನೆಗಳಿಂ 
(ಕಾರಂತೂ. ೨೨೦); ಜಲಕರಿನಿಕರಂ ಪುಷ್ಕರಮಲರೆ ರಂ ನಿಮಿರೆ ಫೂತ್ಕರಿಸೆ ಸಿಡಿದ 
ಲಸಜ್ಮಲಕಣಮನಮಳಮುಕ್ತಾಫಳಮೆ:ದುಆ್‌ ಮುಗ್ಧಖಿಚರಿಯರ್‌ ಕೈಯಿಡು 
ವರ್‌ (ರಾತಕೇ. ೦-೪೩). ೫. ಚರ್ವವ;ದ್ಯದ ಮಂಖ. ೬. ಒಂದಂ 
ಬಗೆಯ ಚರ್ಮವಾದ್ಯ ; ನಗಾರಿ: ನವಮೇಘಧ್ವನಿ ಪುಷ್ಕರಧ್ವನಿ 
ಲಸತ್ತಾರಾಳಿ ಪಷ್ಟೋಪಹಾರವಿಲಾಸಂ (ಅರಿಫ. ೬-೭೨). ೭. ಡಮರುಗ: 
ನಯನತ್ರಯಾಂಚಿತವಪುಷ್ಕರ ಪುಷ್ಕರಪುಷ್ಕರಾಂಕ (ರಾತಿಶೇ. ೦೩-೫೨) 
೮. ಪಾತ್ರೆ; ಭಾಂಡ. ೯. ಕೊಕ್ಕರೆ; ಸಾರಸಪಕ್ಷಿ: “ಪುಷ್ಕರಂ 
ಸಾರಸಂ " (ಬಗಗ. ೩೦-೬). ಲಿ. ಬಾಣ; ಅಂಬು. ೧೧. ಕತ್ತಿ; 
ಖಡ್ಗ. ೧೨. ಕತ್ತಿಯ ಅಲಗು.-ಧಾರೆ. ೧೩. ಕತ್ತಿಯ ಒರೆ; ಖಡ್ಗದ 
ಕೋಶ. ೧೪. ಯುದ್ಧ ; ಕದನ. ೧೫. ಗಗನ; ಆಕಾಶ: 
“ಸುರಸರಣಿ ವಿಷ್ಣುಪದಮಂಬರಂ ವಿಯತ್‌ ಖಂ ವಿಹಾಯಸಂ ಗಗನಂ 
ವುಷ್ಕರಮಾಕಾಶಂ” (ಭಸ್ತುಕೋ. ೦೦: ೫೬); ಮೊಣ್‌ವ ದುಂದುಭರಭಸದಲಿ 
ಪುಷ್ಯರಕೆ ಪ್ರಷ್ಪಕವಡರಿದುದು (ತೊರರಾ. ೬-3೪-೦೦); ಖಣಿಖಟಿಲೆಂಬ 
ಶಬ್ದವತಿ ಪೂರಿಸೆ ಪುಷ್ಕರ ಭೂತಳಂಗಳಂ ಮಣಿದವು ಕೂಡೆ ದಿಗ್ಗಜ 
ಫಣೀಂದ್ರ ಮಹಾಕಮಠಂಗಳ್‌ (ಹಲೂರ. ೩-9೭). ೧೬. ನೀರು ; ಜಲ. 
೧೭. ಕೊಳ ; ಸರೋವರ. ೧೮. ಒಂದಂ ಬಗೆಯ ಹಾವು, -ಸರ್ಪ. 
೧೯. ಮದ; ಉನ್ಮಾದ. ೨, ೪, ೧೯: ೩ರಿಗೆಡೆಯಾದ ಪುಷ್ಕರ 
ದೊಳೊಂದಿದ ದೀರ್ಫ್ಥಸುವೃತ್ತಹಸ್ತದಿಂ . ಈ ನರಸಿಂಹಭೂಭುಜಂ 
ಪರಿಚಿತಭದ್ರಲಕ್ಷಣದಿನೊಪ್ಪುವ ಬಪ್ಪನ ಗನ್ಫವಾರಣಂ (ಎಳ. ೪, ಶೇಲೂರು. 
0೩-50 ; 1161). ೨೦. ಕೆಂಪುಬಣ್ಣ : ಪಶ್ಚಿಮದಲ್ಲಿ ಕಂಡ ಪಡ್ಚೆಯ 
ಕಲ್ಲ ಉತ್ತರದಲ್ಲಿ ಕಂಡ ಪುಷ್ಕರದ ಕಲ್ಲ ಪೂರ್ವದಲ್ಲಿ ಕಂಡ ಬಿಳಿಯ ಕಲ್ಲ 
ಮೂಅೂ ಕೂಡಿ ಮಡಿಕೆಯ ಮಂಡೆಯ ಮೇಲಿರಿಸಲಾಗಿ *ಂಡಿತ್ತು ಕಲ್ಲಿನ 
ಇರವು (6.4೪೭. ೦೮೦-೬೬೪). ೨೧. ಶಿವನ ಒಂದು ಹೆಕರಂ : ನಯನ 
ತ್ರಯಾಂಚಿತ ವಪುಷ್ಕರಪುಷ್ಕರಪುಷ್ಕರಾಂಕ (ಉಾತರೇ. ೦೩-೩೨). ವಿವಿ. ಕೃಷ್ಣನ 
ಒಂದು ಹೆಸರಂ. ೨೩- ವರುಣನ ವ:ಗ- ೨೪. ನಳಮಹಾರಾಜನನ್ನು 
ದ್ಯೂತದಲ್ಲಿ ಸೋಲಿಸಿ ರಾಜ್ಯವನ್ನು ಕಿತ್ತುಕೊಂಡ ಅವನ 


ದಾಯಾದಿಯ ಹೆಸರು ನಳನೃಪತಿಯ ದಾಯತಾದಂ ಸಲೆ 
ಬಡವಟ್ಟರ್ಪನಲ್ಲಿ ಪುಷ್ಕರನೆಂಬಂ (595. 308). ೨೫. ಸೂರ್ಯ. 
೨೬. ಗುಹೆ; ಗವಿ. ೨೭. ಭಾಗ; ಎಭಾಗ. ೨೮. ಪವಿತ್ರ 


ಕ್ಷೇತ್ರಗಳಲ್ಲಿರುವ ನದಿ, ಸರೋವರ ಮುಂತಾದಂವು ; ಪುಣ್ಯತೀರ್ಥ. 
೨೯. [ಜ್ಯೋತಿ] ಕೆಲವು ಗ್ರಹಗಳ ಕೂಟದಿಂದ ಉಂಟಾಗುವ 
ಅಶುಭಯೋಗ.- ೩೦. [ಜೈನ] ಕಾಲೋದಧಿಯ ಆಚೆಗೆ ಇರುವ 
ಒಂದು ದ್ವೀಪ ; ಕಾಳೋದಕಜಲಧಿ ಬೆಡಂಗಾಗೆ ತದ್ಬಾಹ್ಮದೊಳ್‌ 
ಪುಷ್ಕರನಾಮದ್ವೀಪಮಿರ೯೮ (ಹತ್ತು. ೦-೪೦). ೩೧. [ಕಾವ್ಯಮಾ] 
ಚಿತ್ರಕಾವ್ಯದಲ್ಲಿ ಒಂದು ಬಗೆ ; ಪುಷ್ಕರವೆಂಬ ವಾದ್ಯದ ಆಕಾರದಲ್ಲಿ 
ಬರೆಯುವ ಪದ್ಮ : ಶರಶೂಲಚಾಪ ಚಕ್ರಾಸಿ ರೂಪಂ . . . ಮುರಜಂ 
ಗೋಮೂತ್ರಿಕೆ ಪುಷ್ಕರಮರ್ಧಭ್ರಮಣ ಸರ್ವತೋಭದ್ರಂಗಳ್‌ (ಕಾನ್ಕಾನ. 
“ ಅಸಿಯೊಳು ಸುತೀರ್ಥದೊಳು ವಾದ್ಮಘಟತುಂಡದೊಳು ಬಸಜ 
ಗಜಹಸ್ತದಗ್ರದೊಳು ಗಗನದೊಳು ಕುಶದೊಳೌಷಧದೊಳಾ 


wu) 
ಬೊಳು 


೫೭೨೨ 


5 


10 


15 


20 


35 


36 


ಪುಷ್ಕರಿ (ನಾ). ಆನೆ; ಹಸ್ತಿ. 
ಪುಷ್ಕರಿಣಿ (ನಾ). ೧. ಹೆಣ್ಣಾನೆ. ೨. (ತಾವರೆಯ) ಕೊಳ ; ಕಲ್ಯಾಣಿ: 


ಪುಷ್ಕಲ, ಪುಷ್ಕಳ (ಗಂ). ೧. 


ಪುಷ್ಕಲ 


ಪುಷ್ಕರಾಖ್ಯಂ” (ಮುಂಗರಾ. ೦೪೬-೩೨); "ಕಮಲ ನಭ ವಾದ್ಮ ಭಾಂಡಂ 
ಉಮೆಯರಸು ಸರ್ಪ ವಂದಂ ಖಡ್ಗಂ ತೀರ್ಥೋತ್ತಮ ಭೇಷಜ ಕರಿಕರತುದಿ 
ಕ್ರಮದಿಂ ಪನ್ನೊಂದು ಪುಷ್ಕರಾಂಕಿತ ಶಬ್ದಂ ಚ (ನಾನಾಳಂ. ೨೮)- [ಸೆಂ.] 


ಪುಪ್ಕರಚಿಕುರ (ನಾ)- ಆಕಾಶವೇ ಕೂದಲಾಗಂಳ್ಳವನು ; ವ್ಯೋಮ 


ಕೇಶ ; ಶಿವ: ಶರಣು 


೦೦-೦)- 


ಪುಷ್ಕರಚಿಕುರ ಶಿವಭಕ್ತಿ ವುುಖವುುಕುರ (ತತಿಂ- 
[ಸಂ.) 


ಪುಷ್ಕರಜ (ನಾ). ೧. ನೀರಿನಲ್ಲಿ ಹಂಟ್ಟಿದುದು ; ಕಮಲ. ೨. ಕಮಲ 


ದಲ್ಲಿ ಹುಟ್ಟಿದವನು ; ಬ್ರಹ್ಮ. ೧, ೨: ಹರಿಹುಸುಳವಿ ಕೌಶಿಕಂ ಶಿಖ 
ಮಹೀಜಾತಂ ಶುಕಂ ಭೃಂಗ ಪುಷ್ಕರಜಂ ಚಕ್ರವಿನಾಯಕಂ 
ರಂಜಿಸುತ್ತಿರ್ಪ ಶಂಕರನಾಸ್ಮಾನದ ಮಾಳ್ಯೆಯಿಂದೆ ಪಿರಿದೊಪ್ಪುತ್ತಿರ್ದುದಂತಾ 
ವನಂ (ತ್ರಿಫುಂ. ೨-೦೨೬): [ಸಂ.] 


ಪುಷ್ಕರಮಿತ್ರ (ನಾ). ತಾವರೆಯಂ ಗೆಳೆಯ ; ಸೂರ್ಯ: ಪುಷ್ಕರಮಿತ್ರನಂ 


ದುದಯಪರ್ವತಮಂ ವಪರಿದೇಜಕೆ ಶಾರೆಗಳ್‌ ನಿಷ್ಠ್ಕಳೆಯಾಗಿ ಪೋಗೆ ಪೊಗೆ 
ಸುತ್ತಿದ ಮುತ್ತಿನೊಲಿರ್ದುವಾಗಳಾ ಪ್ರಷ್ಠರದೊಂದು ಪಾಂಡುರುಚಿಯಂ 
ತಳಿದಿರ್ದುದು ಮೂಡಣಾಗಸಂ (ಬುಂಕಾ. ೯-೩೨). [ಸಂ.) 


ಪುಷ್ಕರಮೂಲ. (ನಾ). ಒಂದು ಬಗೆಯಂ ಮೂಲಿಕೆ ; ಚಂಗಲಕೋಷ್ಮ: 


“ ಪುಷ್ಕರಂ, ಕಾಶ್ಮೀರಂ, ಪದ್ಮಪತ್ರಂ, ಈ ೩ ಪುಷ್ಕರಮೂಲ ” (ವಾತರಾ. 
6೦0); ಶೊಂಠಿ, ಪುಷ್ಕರಮೂಲ . , . ಇಷ್ಟನ್ನು ಕಷಾಯವ ಕಾಸಿ 
ಕುಡಿಸಲು ಕಾಸ. ಶ್ವಾಸ ... ವರಿಹರವಹವು (ವೈ ದೃಷಾ, 11. 80); ಶುಂದಿ, 
ಪುಷ್ಯರಮೂಲ, ನೆಲಗುಳ್ಳ . - . ಕಷಾಯ ಕಾಯಿಸಿ ಜೇನುತುಪ್ಪಗೂಡಿ 
ಸೇವಿಸೆ ಶ್ಲೇಷ್ಮಜ್ವರ ಗುಣವಾಗುವುದು (ಸಳನ್ಕಿ. 66). (ಸಂ.] 


ಪುಷ್ಕರವಾಣಿ (ನಾ). ಆಕಾಶದಿಂದ ಕೇಳಿ ಬರುವ ಮಾತು ; ಆಕಾಶ 


ವಾಣಿ : 


(ಹಲಾಸ್ಕ. ೦- ೪-೯೬) 


ಪ್ರಷ್ಕರವಾಣಿ ನುಡಿದುದೆಲೆ ಸುಸ್ಥಿ ರಭೂಪತಿ ಕೇಳೆನುತ್ತೆ 
[ಸಂ. 


ಪುಷ್ಕರಾವರ್ತಕ (ನಾ). ಅತಿಯಾಗಿ ಮಳೆಯನ್ನು ಸುರಿಸುವ ಮೇಘಗಳ 


ಒಂದಂ ಗುಂಪು: ಜಗಕೆ ಜಗತ್ತಳಯಂಬರಮೊಗೆದೊಡೆ ಸುವರ್ತ 
ಪುಷ್ಕರಾವರ್ತಕಮಲ್ಲಿಗಮೊಂದೆ ಮಾಟಕ್ಕಿಯಿಂ ನೆಟ್ಟಗೆ ಕಜಕಿಗುಂ ಜಲಧಿ 
ಜಲಧಿಯೊಳ್‌ ಕೂಡುವಿನು (ಅಲ್ಫಮು, 6-00): "ಪುಷ್ಕಳಾವರ್ತಕ' ಪರಂ. 
[ಸಂ- 

[ಸಂ. ಪುಷ್ಕರಿನ್‌] 


“ಖಾತಾ, ಪುಷ್ಕರಿಣೀ__ಈ ೨ ಹೊಕ್ಕರಣೆ” (ಹರಾಯು. 
ಸಲಲರ್ತುಕವನದಿಂ ದೀರ್ಥಿಕೆಯಿಂ ಪುಷ್ಕರಿಣಿಯಿಂ ಸರೋವರದಿಂ 
ಕೌತುಕಮನವರ್ಕಂಡರ್ಕೌತುಕಮಂಗಳಪುರವು೦ (ಶಂಠಾಮಾ. ೩-೩೪) ; 
ಅವಗಾಹಿತಪಥಿಕಜನಮನಕರುಣಿಗಳೆನಿಪ ಪುಷ್ಕರಿಣಿಗಳುಂ . . . ಅನೂನ 
ಶೋಭೆಯಂ ವಪಡೆಯೆ (ಶ್ರೈತೃಶ್ರು. ೯-೨೨ ವ); ಗಂಗೆಯು ನೀರು ಹರಿದು 
ಬಂದು ನಮ್ಮ ತೋಟದ ಪುಷ್ಯರಿಣಿಯಲ್ಲಿ ರುರಿಯಂತೆ ಧುಮುಕುತ್ತಿತ್ತ 
(೨೨೦ರ- 11. ೩)- [ಸೆಂ- ಪುಷ್ಕರಿಣೀ] 

ಹೇರೆಳವಾದ ; ಸಮೃದ್ಧವಾದ ಸ 
ಎಪುಲವಾದ : ಭೂಮಿಯಿಂದ ಪುಷ್ಕಲಬೆಳಸು ಬರಲು ಏನೇನನ್ನು 
ಮಾಡಬೇಕೋ ಎಲ್ಲವನ್ನೂ ಮಾಡಿದ ಹೊರತು ಅವನು ಏಳಿಗೆಗೆ ಬಾರನು 
(ಹಣಶ್ರ. ೦೩೬) ; ಶಿವಾಜಿಯು ಗೋಲ್ಕೊಂಡಕ್ಕೆ ದಂಡೆತ್ತಿ ಹೋಗಿ ಸುಲ್ತಾನ 
ನಿಂದ ಪುಷ್ಕಲಧನವನ್ನು ಕೈಗೆ ಹಾಕಿಸಿಕೊಂಡು ರಾಯಗಡಕ್ಕೆ ತಿರುಗಿದನು 
(ತ್ರ 8. ೦೨೩). ವಿ. ಉತ್ತಮವಾದ; ಶ್ರೇಷ್ಠವಾದ. (ನಾ). 
೩. ಹೇರಳವಾದುದು; ಸಮ್ಭದ್ಧವಾದುದಂ- ೪. ಶ್ರೇಷ್ಠನಾದವನು: 
“ ಶ್ರೇಯಹನ್‌, ಶ್ರೇಷ್ಠಃ, ಪುಷ್ಕಲಃ, ಸತ್ತಮಃ, ಅತಿಶೋಧನೆ:- ೫ 


008-84) ; 


ಪುಷ್ಕಲಾವರ್ತ 


ಬಹೆಳ ಶ್ರೇಷ್ಠನಾದವನ ಪೆಸರುಗಳಾ್‌ (ಸಿದ್ಧಾಂತಿ. ೩16): ೫. ಶಿವ; 
ಪರಮೇಶ ಕಿರ. ೬. ರಾಮನ ತಮ್ಮನಾದ ಭರತನ ಮಗನ ಹೆಸರು; 
ಪುಷ್ಮಲಂ, ಆಗಳೆ ತಂದೆತಾಯ್ವಿರಡಿಯಾಣತಿವಡೆದು ಕಿಜಿಯಯ್ಯನ ಬೆಂಬಲ 
ಕೈಂದು ಸಾಯಕಂಗಳನ್ನೆತ್ತಿ ಪೋಪವಸರದೊಳ್‌ (ಉಾಮಕ್ಕ- ೪8-೦೯). 
ಪುಷ್ಕಳ : ೩. ರಾಯರು... ನನ್ನ ಜತೆಯಲ್ಲಿಯೇ ಪ್ರಷ್ಕಳವಾದ ಭೋಜನ 
ವನ್ನು ಮುಗಿಸಿದರು (ಉಯುಳ. ೪); ನಾನು ಅದನ್ನು ಪುಷ್ಕಳವಾಗಿ ತಿಂದೆ 
(ಗಂಶ್ರ. ೪). [ಂ.7 

ಪುಪ್ಯಲಾವರ್ತ, ಪ್ರಷ್ಠಳಾವರ್ತ (ನಾ). -ಪುಹ್ಮರಾವರ್ತಕೆ: ಅಮರ 
ಸವಿಂತಿಯ ತಂದ ಪಾಲ್ಗ.3ಲ ಪುಹ್ಯಲಾರ್ವ್‌ ಬಲಾಹಕಾಂಬುದಂಗಳ್‌ 
ಕನಕಾಚಳಬೊಳಿಕೆಯೊಳ್‌ ಸುರಿವುಶಿರ್ಪಂಶಿಂದ್ರರುಂ ಭಗವದುಷ್ಮೀಷದೊಳ್‌ 
ಸುರಿಯೆ (ಉಂತಿಫು. ೦೦-೪೩ ವು. ಪುಷ್ಕಳಾವರ್ತ ; ಪೌಳೋಮಾಪತಿ... 
ವಿಳಯುಕಾಳಾಂಬುದದಂತೆ ಮೊಬಗುವುಂ ಸಿಡಿಲ ಬಳಗಮನೊಳಕೊಂಡ 
ದೋೋಣ ಮಹಾದ್ರೋಣ ಪುಷ್ಕಳಾವರ್ತ ಸುವರ್ತಕಣಗಳೆಂಬ ಮಂಗಿಲ್ಲಳಂ 
ಬೆಸಸಿದಾಗಳ್‌ (ಶುತಠಾ. ೩-8 ನ); ಆವರಿಸಿದವು ಪುಷ್ಕಳಾವರ್ತಾವಳಿಗಳಿನೆ 
ಬಹಳವಿಷಧೊವಹಾವಳಿಯಲೇ ಧಾತುಗೆಟ್ಟುದು ಸಕಳಭುವನಜನೆ (ಕುಖ್ಮಕ. 

ಪುಷ್ಕಳ “ಪ್ರಷ್ಕಲ' ನೋ. 

ಪ್ರಷ್ಠಳಂ (ಅ). ಅಧಿಕವಾಗಿ; ಅತಿಶಯವಾಗಿ: ಅಲಘುಭುಜಪ್ರತಾಪಂ 
* * * ಪುಷ್ಕಳಂ ಪುಷ್ಕಳನಂ ನೊೋಯಿಇದಂ (ರಾಮಾಕ್ಕ. 098-8)-[-ಆ ಪುಷ್ಕಲ] 

ಪುಹ್ಕಳಭೋಜನ (ನಾ). ಸಮೃದ್ಧವಾದ ಊಟ,--ಭೋಜನ : ಎಲ್ಲಾ 
ಇಂದಿರವ್ಮನ ದೆಶೆಯಿಂದ ನಮಗೆ ಪ್ರಷ್ಠಳಭೋಜನವೆಂದುಕೊಂಡಿದ್ದಾರೆ 
6ೊನೆರೇ. ೦೦೩). [ಸಂ. ಪ್ರಷ್ಠಲಭೋಜನ) 

ಪುಪ್ಯಳಾವರ್ತ `ಪ್ರಷ್ಠಲಾವರ್ತ' ನೋ. 

ಪ್ರಪ್ಠಳಾವರ್ತಳ (ನಾ)- -ಪುಷ್ಕರಾವರ್ತಕ ; ಭೂಧರವಿರೋಧಿ ಭೂಧರ 
ಧರಂಗೆ ಕ್ರುದ್ಧನಾಗಿ ಪುಷ್ಕಳಾವರ್ತಕನಿಕಾಯಮಂ ಕರೆದು (8ಗ೭. ೪-6೪ ವ). 

[ಸಂ. ಪುಸ್ಕಲಾವರ್ತಕ] 

ಪುಷ್ಪ (ಗು). ೧. ಚೆನ್ನಾಗಿ ಬೆಳಿಸಿದ, ಪೋಷಿಸಿದ. ೨2. ಶಕ್ತಿ 
ಸಂಪನ್ನವಾದ. ೩. ವಿಪುಲವಾದ; ಹೇರಳವಾದ ; ಅಧಿಕವಾದ. 
೪. ಸಮೃದ್ಧವಾದ; ಶ್ರೀಮಂತೆ: ೫. ಶ್ರೇಷ್ಠವಾದ; ಉತ್ತಮ 
ವಾದ. (ನಾ). ೬. ಹೆಚ್ಚಳ; ಆಧಿಕ್ಕ : “ಬಹುಳಂ ಪ್ರಭೂತಂ 
ಪ್ರಭೂತಿ ಬಹು ಪ್ರಶ್ಕಳಂ ಪುಷ್ಪಮೆನೆ ಮೊತ್ತಮಕ್ಕುಂ? (೮ ನಂಗರಾ. 
0೨೪ €). ೭. ಶಕ್ತಿವಂತ ; ಸಮರ್ಥ : ಪ್ರಮದಾವಲ್ಲಭೆನಂತನುಧ್ಯ 
ಸುಖಿ ಪುಷ್ಪಂ ತ್ಕಾಗಿ... ಉಕ್ಷೋದ್ಭವಂ (ಕಾಗತಿ. ೦೭-೨). [ಸಂ.7 

ಪುಷ್ಪ (ನಾ). ೧. ಬೆಳೆಸಂವಿಕೆ; ಪೋಷಿಸುವಿಕೆ. ೨. ಆಧಾರ: ಊರೆ. 
೩. ಚೆನ್ನಾಗಿ ಬೆಳೆದ ಸ್ಥಿತಿ; ಕೆೊಬ್ಬಿರುವಿಕೆ. ೪. ಬೆಳವಣಿಗೆ; 
ಏಳಿಗೆ; ಅಭಿವೃದ್ಧಿ : ವಚನಕಾರರಿಂದ ಕನ್ನಡಭಾಷೆಗೆ ಒದಗಿದ ಪುಷ್ಪ 
ಎಷ್ಟು ವಿಧವಾದುದು (ಊನ್ಮಳು. 0೩೬). ೫. ಓದಗಿಸಂವಿಕೆ; ಪೂರೈಕೆ : 
ನಾಗರಿಕವತಾನವವ ರಕ್ತದ ರುಚಿಗೋ - , . ಅಹಾರದ ಪುಬ್ಬಿಗೋ 
ಮೋಹಿಸಿ ಅವವ ಜೊತೆಗೇ ತಾವೂ ಬಿಡಾರ ಹೂಡಿ ಕಾಡುವ ಅಲ್ಬಜಂತು 


ಗಳು ಅನೇಕ ಇವೆ (ಏ06ಕು. ೪೨). ೬. ಪೂರ್ಣತೆ; ಪೂಣ್ಣವಾಗಿ | « 


ಪ್ರಾಪ್ತವಾಗುವಿಕೆ : ಆನಂತಚತುಷ್ಟಯಪುಬ್ಬಪರಪುಷ್ಟ[ನುಂ]. . . 
ಅಪ್ಪ ಶಾಂತೀಶ್ವರನಕಲಂಕಾಚುರಸಾರಂ (ಕಾಂಠಿಕ್ರು. ೦೨-೨೯ ವ). ೭. 
ಐಶ್ವರ್ಯ; ಸಂಪತ್ತು: ಸಮಸ್ತಭಾರತಕಥಾಸಂಬಂಧಮಂ ಬಾಜಿಸಲ್‌ 
* *. * ಅಕ್ಕುಂ ಧೃತಿ ತುಪ್ಪಿ ಪುಖ್ಚ ವಿಭವ೦ (ಶಂಶಕಠಾ- ೦9-೬೫೩). ೮. 
ಸಂಪತ್ತಿನ ಸಂಖಪ್ರಾಪ್ರಿಗಾಗಿ ಆಚರಿಸುವ ಒಂದಂ ಬಗೆಯ 
ಧಾರ್ಮಿಕಕರ್ಮ : ಆಥರ್ವಣವೇದವು ಯಾಗಕ್ಕೆ ಉಪಯೋಗವಿಲ್ಲ. 


೫೭೨೩ 


ಪುಷ್ಪ 


ಅದರಲ್ಲಿ ಶಾಂತಿ ಪುಷ್ಟಿ ಮೊದಲಾದ ಕರ್ಮಗಳ ವಿಧಿಯಿರುತ್ತದೆ 
(ಹಂದತಾ, ೦೩೭); ದಿನವೂ ಒಂದಲ್ಲ ಒಂದು ಶ್ರಾದ್ಧ ಶಾಂತಿ, ಪಚ್ಚಿ, 
ಹೀಗೆ ಅವರಿಗೆ ಕಾದಿದ್ದದ್ದೇ (ಹೂಸ. ೨). ೯. ಶಕ್ತಿ; ಸಾವಾರ್ಥ್ಯ- 
೧೦. ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದು: ಚಂದ್ರ 
ನಾದೊಡೆ ಅಮೃತಾ ಮಾನದಾ ಪೂಷಾ ತುಸ್ಪಿ ಪುಷ್ಪ ರತಿ ಧೃತಿಶಶಿನಿ 
ಚಂದ್ರಿಕಾ ಕಾಂತಿ ಜ್ಯೋತ್ಸ್ನಾ ಶ್ರೀ ಅಂಗದಾ ಪೂರ್ಣಾ ಪೂರ್ಣಾಮೃತಾ 
ಕಾಮದಾಯಿನಿಯೆಂಬ ಪೋಡಶಕಲೆಗಳಿಂ ಭರಿತನಾಗಿ ಧವಳವರ್ಣ 
ಶರೀರದಿಂ . . . ರಂಜಿಸುತ್ತಿರ್ಪಂ (್ಭರಕೇಕೆ. ೨೬೭). [ಸಂ.] 
ಪುಷ್ಟಿಕರ (ಗು)- ೧. ಶಕ್ತಿದಾಯ-ಕವಾದ; ಪೋಷಕವಾದ. (ನಾ). 
ವಿ. ಶಕ್ತಿದಾಯಂಕವಾದಂದು : ನಮ್ಮದು ಮೊದನೀ ಪುಬ್ಬಕರವಾದ 
ಆಹಾರಾಂಶಗಳಿಲ್ಲಾ ಇಲ್ಲದಿರುವ ಜನಾಂಗ (ತರಜೆ. ೬೩). [ಸೆಂ-] 
ಪುಷ್ಟಿಕಾರಕ (ಗು). ಶಕ್ತಿಯನ್ನೊದಗಿಸುವ; ಪೋಷಣೆಯಂನ್ನುಂಟಂ 
ಮಾಡುವ; ಸತ್ತ ತಯಕ್ತ್ಕವಾದ : ಅಘ ತಿಂಬುವವರಿಗೆ ಹಾಲು 
ತಂಪ್ಪ ಮುಂತಾದ ಪಷ್ಟಿಕಾರಕ ಪದಾರ್ಥಗಳು . . , ಇಲ್ಲದೆ ಹೋದರೆ 
- * ಮೈ ಒಣಗಿ ಹೋಗುವದು (ಬಖಂಂಯ. ೪-೪೦). [ಸಂ.3 
ಪುಷ್ಟಿಕಾರಿ (ನಾ). ಎ ಪುಷ್ಚಿಕರ ೨ : ಆತ್ಮಗುವ್ತೂ . . . ಮರ೯ಟೀ೯ 
ನಸಗುನ್ನೀಗಿಡ, ₹ಪಿತುರಚೀ!ಡವೆಂದು ಕೆಲವರನ್ನುವರು, ಇದರ ಬೀಜ 
ಪುಬ್ಬಕುರಿ (ಸಿರ್ಯಾಂತಿ, 0೩೨) [ಸಂ. ಪುಬ್ಬಕುರಿನ್‌] 
ಪುಷ್ಟಿಕೊಡು (ಕ್ರಿ). ೧. ಬೆಳೆಯಲು ಸಹಾಯ ಮಾಡು ; ಬೆಳಸಂ. ೨. 
ಬೆಂಬಲಿಸಂ; - ಸಮರ್ಥಿನಂ; ಬಲಪಡಿಸಂ : ಆಂಗ್ಲರಾಜನೀತಿಜ್ಞರು 
ನಿರೂಪಿಸಿದ ವಿದ್ಯುಭ್ಯಾಸವಿನ್ಯಾಸ ಇವೆರಡಕ್ಕೂ ಪುಷ್ಟಿ ಕೊಟ್ಟಿತು (ಪುಕ್ಕಾರ. 
೦೧೪ ರೀ85); ಆ ಶಂಕೆಗೆ ಪ್ರಹ್ಟಿ ಕೊಡಲು ಯಶೋದೆಯ ವರ್ತನೆಯೂ 
ಬಹುಮಟ್ಟಿಗೆ ಕಾರಣವುಯಿತು (ವಾತ್ಮಲ್ಮ. ೨೪೦). [ಪುಷ್ಟಿ + ಕೊಡು] 
ಪುಪ್ಪಿಗೊಳಿಸು (ಕ್ರಿ).-ಪುಪ್ಪಿಕೊಡು ೨ : ಕೆಂಪುದೇವಯ್ಯನು ರಾಜ 
ಮುರ್ಯಾದೆಯೊಡನೆ ಅರಮನೆಗೆ, ಹೋಗುತ್ತಿದ್ದುದೂ ಆ ವಾರ್ತೆಯನ್ನು 
ಪುಖ್ಬಗೊಳಿಸಿದುವು (ಶರೇನ. ೩೮). [ಪೆಪ್ಪಿ4 ಕೊಳ್‌, 4 -ಇಇಸ್ಕು] 
ಪುಷ್ಟಿಮಾರ್ಗ (ನಾ). ಪರಮಾತ್ಮನ ಅನಂಗ್ರಹಸಂಪಾದನೆಯೇ ಮುಖ್ಯ 
ವೆಂದು ಪ್ರಶಿಪಾದಿಸುವ ವೈಷ್ಣವಮತ ; ವಲ್ಲಭಾಚಾರ್ಯರು 
ಸ್ಥಾಪಿಸಿದೆ ಮತ : ಈಶ್ವರಾನುಗ್ರಹ ಸಂಪಾದಿಸಬೇಕಾದರೆ ಜೀವಿ . - - 
ಸರ್ವಸ್ವವನ್ನೂ ಅವನಿಗೆ ಅರ್ಪಿಸಬೇಕು. ಆಗ ಅವನು ಜೀವಿಯ 
ವಶವಾಗುತ್ತುನೆ. ಇದಕ್ಕೆ ಅನುಗ್ರಹ, ಪುಷ್ಟಿ, ಪೋಷಣ ಎಂದು ಹೆಸರು. 
ವಲ್ಲಭಾಚಾರ್ಯರ ಮತವನ್ನು ಶುದ್ಧಾದ್ದೈ ಆತೆವೆಂದೂ ಪುಬ್ಬವಾರ್ಗವೆಂದೂ 
ಕರೆಯುತ್ತಾರೆ (ಕಾರದ. ೨೪೯). [ಂ.] 
ಪುಷ್ಟೀಕರಿಸು (ಕ್ರಿ). ಬಲಪಡಿಸು; ಬೆಂಬಲಿಸು; ಸಮರ್ಥಿಸು : ನಾನು 
ಅವರ ಅಭಿಪ್ರಾಯವನ್ನು ಪುಷ್ಟೀಕರಿಸಿದೆ (ಕಂಗಾಳ್ಮ. ೩೪6); ಕ್ಯೂಂಬೆಲ್‌ನು 
- * ಸಸ್ಮಗಳ ಬಗ್ಗೆ ನಡೆಸಿದ ಸಂಶೋಧನೆಗಳಿಂದ, ತನ್ನ ಹೊಸ ತತ್ವ 
ಗಳನ್ನು ಪುಸ್ಟೀರರಿಸಿದನು (ಸಸ್ಮಕ. ೩೩). [ಪ್ರಹ್ಟೀರರಣ್ಯ-- - ಇಸ್ಕೂ] 
ಪುಷ್ಪ (ನಾ). ೧. ಹೂವು; ಕಂಸುಮ : “ಪ್ರಸವಂ ಪ್ರಸೂನಕಂ ಸುಮನಸಂ 
ಪ್ರುಷ್ಪಮೆನೆ ಕುಸುಮವವು” (ಬಂಂಗರಾ. ೩೨-೬); ಲಳಿತವಿಚಿತ್ರ ಪತ್ರಫಲಪುಷ್ಪ 
ಯುತಾಟವಿ ಸೊರ್ಕಿದಾನೆಯಂ ಬೆಳೆವುದು (ಶೈಶರಾ. 0-89); ಭೂಜಾಳಿ 
ಪತ್ರಪುಷ್ಪಫಲಭಾರಾಕ್ರಾಂತಮಾಗಿರ್ದುವು. (ಘಂ. ೩-೬೭); 
ಪರಿಪರಿಯ ಪುಷ್ಟವಂಂ ಸಿರಿವುುಡಿಯೊಳಗೆ ಸೂಡ್ಮಿ (ನಂದರೆ. ೩-೫೬)- 
೨. ಮುಟ್ಟು; ಯತುಸ್ರಾವಃ ಪುಷ್ಪ ನಷ್ಟವಾದರೆ. ಎಕ್ಕೆಯ ಹಾಲು 
ಹನಿಸಿ ಬೆಲ್ಲವ ಬೆರಸಿ ಮೆದ್ದು ಮುಧುರಾಹಾರವನುಣ್ಣೆ ೭ ದಿನಕ್ಕೆ ಮುಟ್ಟು 
ಗಾಂಬರು (ಂಫ್ಮಎ. ೯). ಹ. ಒಂದು ಬಗೆಯ ಕಣ್ಣಿನ ರೋಗ. 
೪. ಒಂದು ಬಗೆಯ ನೇತ್ರಾಂಜನ,-ಕಣ್ಣಿಗೆ ಲೇಪಿಸುವ ಕಾಡಿಗೆ : 


10 


15 


20 


25 


35 


ಪುಪ್ಪಂಗತಿ 
“ಪ್ರಷ್ಟಾಂಜನಂ. ಪುಷ್ಪ” (ಓತಛಿ. 0೦೦೦). "ಕುಸುಮಾಂಜನ' ಪರಾ. 
೫. ಕುದುರೆಯ ಮೈವೆಂಲೆ ಇರುವ ಒಂದು ಬಗೆಯ ಚಿಹ್ನೆ : 
ತುರಗದ ಮೆಯ್ಕೊಳ್‌ ಪುಷ್ಪಂ ₹ರಿದಾದಂದಶುಭಮಾವ ಬಣ್ಣದೊಳಂ 
ಪಾಂಡರಮಾದೊಡೆ ಶುಭಮದನಾದರಿಪುದು ಪರಿಹ೦ಪುದಸಿತಪುಷ್ಟುದಿ 
ಗಳಂ (6ಕ್ಕಳಾ. ೩-೦೨). ೬. ಒಂದು ಬಗೆಯ ನಾಣ್ಯ : ಪಂಚಪುಷ್ಟಾಣಿ 
ದೇಯಾನಿ ವಿವಾಹೇ ಸತಿ ತಜ್ಜನೈಃ (ಎ3. Iv, 948). 
೭. ಒಂದು ಬಗೆಯ ರತ್ನ ; ಪುಷ್ಪರಾಗ. 
ಪುಪ್ಚದಂಬಿನ ಚೆಲುವ - ೧. ಮನ್ಮಥ. ೨. ಮನ್ಮಥನಂತೆ 
ಸಂಂದರನಾದವನು : ಕೇಶವ ಪುಷ್ಪದಂಬಿನ ಚೆಲುವ ಸರ್ವಜ್ಞ ನೆಸೆದಿರ್ದ 
[ಸಂ-] 
ಊರ್ಧ್ಯವಲಖತ್ವ: "ಪುಷ್ಟಂಗತಿವೆಕು' 
[ಸಂ.7 


೬೦-೬೪; 


(ಏಿಠಾಗ, ೦೦-೦೩-೩). 
ಪುಷ್ಪಂಗತಿ (ನಾ). ಔನ್ನತ್ಯ; 
ಪರಾ. 

ಪುಪ್ಪಂಗತಿವೆಜು (ಕ್ರಿ). ಉನ್ನತವಾಗಿರು; ಊರ್ಧ್ವಮುಖವಾಗಿರಂ : 
ಲಿಂಗದ ಭಕ್ತನಾಗಿ ಪೊಸಬೋನಮನರ್ಶಿಸಿಯೊಕ್ಕುದುಂಡು ಪುಷ್ತಂಗತಿ 
ವೆತ್ತು ಬಾಳ್ವುದರಿದಲ್ಲೆನುತಂ ಘನಭೆಕ್ತಿಭಾವದಿಂ - . - ಅಮರನೀಶಿಗಳ 
ರ್ಚಿಸುತಿರ್ಪರಾವಗಂ (ಶ್ರಿಫ್ಟರಿ. ೪-೮). [ಪುಷ್ಪಂಗಶಿ 4 ಪೇಠ] 

ಪುಷ್ಪಕ (ನು). ೧. ಹೂವು; ಕುಸುಮ ; “ಹೇಮಪುಷ್ಪಕ' ಪರಾ. 
೨. ಒಂದು ಬಗೆಯ ಕಣ್ಣಿನ ರೋಗ. ೩. ಒಂದು ಬಗೆಯ ನೇತ್ರಾಂ 
ಜನ. ೪. ಹಿತ್ತಾಳೆ. ೫. ಮಣಿ; ರತ್ನ. ೬. ಬಿಸಿಲು. ೭. (ಕರಿಯಲಂ 
ಬಳಸುವ) ಬಾಣಲೆ. ೮. ಬಾಣಂತಿ. ೯. ಕೈಬಳೆ; ಕಂಕಣ. 
೧೦. ಕುಬೇರನ ಬಳಿಯಲ್ಲಿದ್ದು, ಅವನಿಂದ ರಾಮನಿಗೆ`ವಶವಾಗಿದ್ದ 
ಸ್ವಯಂಚಾಲನಶಕ್ತಿಯುಳ್ಳ ವಿಮಾನ : “ ಚೈತ್ರರಥಮೆಂಬುದು 
ಕುಬೇರನ ಬನಂ ಪುಷ್ಪಕಮೆಂಬುದಾತನ ವಿಮಾನಂ” (ಹಲಾಯು. ೦೩-6೩); 
ರಕ್ಕಸರಾಯ ಪುಷ್ಪಕವೇಆ್‌ ನಭದಲಿ ನೋಡಲೈತಂದ (ಕರಾ. ೦೬೭-೦೪): 
ತರಿಸಿ ಧನಪನ ಪುಷ್ಪಕವ ಮಂಂದಿರಿಸಿ ಬಿಜಯಂಗೈವುದೆಂದನು ನರಪತಿಗೆ 
ೈವಂಂಗಿದು ಲಂಕಾನಾಥನೊಲವಿನಲಿ (ಶೊರರಾ. ೩-೩9-೩). ೧೧. ಆಕಾಶ 
ದಲ್ಲಿ ಉಡ್ಡಾಣ ಮಾಡುವ ದೇವವಿಮಾನ ; ಕಾಯವ್ಳೀ)ದೆ `ಪುಷ್ಪಕವ 
ಕಂಡ ನಮ್ಮ ಬಸವಯ್ಯನು (ರೀಂಶ.ಳ. ೦೯-೩೬) ; ಆ ಸಮಯದೊಳ್ಗಂಡ 
ಹೆಂಡತಿಗೆ ತನಯಂಗೆ ಭಾಸುರದ ಪುಷ್ಪಕಂಗಳ್‌ ಬಂದುವು (996. ರೇ. 
3೭-೨); ನೋಡುತಿರೆ ಪುಪ್ಪ£ಮೇರ್ದುದಂಬರಕೆ ಜನತೆಯುತೈಂರೆಯಲಿ | 
(ತತ್ತಾಂಗ- ೪೦-೨೪6). ೧೨. ಹೂವುಗಳಿಂದ ಅಲಂಕರಿಸಿದ ರಥ; 


ಪುಷ್ಪರಥ : “ಅನೇಕವಿಧಕೇಳೀವಿಳಸನಹೇತು|ಪಪ್ಪ]ಕಂ ಪುಷ್ಪರಥಂ” 
(ವಸ್ತುಕೋ 6೩-೨೬). ೧೩. ಕುಬೇರ. ೧೪.. ಕುಲಪರ್ವತಗಳಲ್ಲಿ 
ಒಂದು: ಸುಗಂಧಿ ಶಿಖಿ ತ್ರಿಶೃಂಗಿ ಪುಷ್ಪಕ ಸುಪಕ್ಷ ಕಂಕುಶೈಲ 


ವೈಡೂರ್ಯ ₹ಏಲ ಭದ್ರ ಕುಮುದ ಮಧುಮಾನ್‌ ಅಂಜನ 
ಮಕುಟ ಪಂಂಡುರ ಸಹಸ್ರಶಿಖರಿ ಪಾರಿಜಾತಮೆಂಬ ಹದಿನಾಣು 
ಕುಲಾಚಲಂಗಳೇ ಪೂರ್ಪೊ ೀಕ್ಷವಿಪುಳವೆಂಬ ಕೀಲಕಪರ್ವತಕ್ಕೆ 
ವಶ್ಚಿಮದಿಕ್ಕಿನ್ಲಿಹವು (೧೭ ೨೦೩). ೧೫. ಅರಮನೆಯ ಒಂದು 
ಭಾಗ ; ಪರಿಮಳದ ಪೂರಾಯವೌಸುವ ಹಿರಿಯ ಪುಷ್ಪೇದೊಳಗೆ 
ಹೊಕ್ಕನು ಧೆರಣಿಜಾತೆಯನಅಸುತಿರೆ ಹನುಮಂತ (ಕಿಶಿರಾ, ೦೦-90), 
“ಹಿತ್ತಾಳೆಯೊಳು ನೆಯನರೋಗದೊಳು ಬಾಣಲೆಯೊಳು ಕುಬೇರನೊಳು 
ರತ್ನದೊಳು ಕಂಕಣದೊಳು ಅಯನದ ವಿಮಾನದೊಳು ಪುಷ್ಪಕಮೆನಿಕ್ಕು” 
(ಮುಂಗಛಶಿ, ೧3೨-೬೩); “ರೀತಿಕೆಯಕ್ಷಿರೋಗ ಧನದಂ ಮಣಿ ಸೂತಕಿ ಕಂಕಣಂ 
ವಿಮಾನಾತಪಯಂಬರೀಷಕುಸುಮಂಗಳು ಪುಷ್ಪಕಮಕ್ಕುಂ” (ಊರೆ. ೦೨೪): 
[ಸಂ.7 
ಪುಸ್ಪಳರಂಡ (ನಾ). ೧. ಹೂವಿನ ಪಾತ್ರೆ; ಹೂವನ್ನಿಡುವ ಬಂಟ. 


೫೭೨೪ 


ಕಿ 


10 


15 


20 


40 


40 


ಪುಷ್ಪಕವಿಮಾನ (ನಾ). 


ಪುಪ್ಪಕಳಂಬ (ನಾ). 


ಪುಷ್ಪದಂತ 


೨. ಅಲಂಕಾರಕ್ಕಾಗಿ ಮೇಜುಗಳ ಮೇಲೆ ಜೋಡಿಸಿ ಇಡುವ 
ಹೂದಾನಿ; ಪುಷ್ಪಪಾತ್ರೆ ; ಪುಷ್ಪಕರಂಡದಲ್ಲಿ ಜೋಡಿಸಿಟ್ಟ ಗುಲಾಬಿಗಳಿಂ 
ದುಂಟಾಗುವ ಅನುಭವ ನಿಜಕ್ಕೂ ಬೇರೆಯಾಗಿರುತ್ತದೆ (ಕ್ರೀತ್ಮಶ್ರ. 00).[ಸಂ.) 
೧. ರಾವಣನ ವಶಕ್ಕೆ ಬಂದ ಕುಬೇರನ 
ವಿಮಾನ : ಪುಷ್ಪಕವಿಮಾನದ ರತ್ನವಿಚಿತ್ರಪುತ್ರಿಕಾಸಂಕುಲಮಟಕ್ತೊಡಟ್ತುವು 
ಬೆಮರ್ತೊಡೆ ಕೂಡೆ ಬೆಮರ್ತುವು (ಕಂವತಿ. ೪-009) ; ರಾವಣನು ಅವನ 
ಪ್ರಷ್ಪಕವಿಮಾನವನ್ನು ಅಪಹರಿಸಿದನು (ಕಕಥಾ. ೪೪). ವಿ. ಇಂದ್ರನ 
ವಿಮಾನ : ವ್ಯಾವರ್ಣಿಸಲ್‌ ಬಲ್ಲನೇ ಮಹಿಯೊಳ್‌ ಮಾನವನೊಂದೆ 
ನಾಲಗೆಯೊಳಂತಾ ಭೂಭುಚಾಗಾರಮಂ ಬಹುವಿಸ್ತಾರಮನಿಂದ್ರಪುಷ್ಟ' ಕ 
ವಿಮಾನಾಕಾರಮಂ (ಒಬ. ೨-೩೬). [ಸೆಂ.] 

೧. ಹೂವಿನ ಬಾಣ. ೨. ಹೂವಿನ ಬಾಣಗಳ 
ನ್ನುಳ್ಳವನು ; ಮನ್ಮಥ : ಜೇವಣಶಾಲೆ ತುಂಬಿಗಳ ಪುಷ್ಪಕಳಂಬನ 
ಶಸ್ತ್ರಶಾಲೆ ಮಧುಭೂಭುಜನೋಲಗಶಾಲೆ ಮಾಮರಂ (ಕಾಜ. 
೯-೫೩). [ಸಂ. ಪುಷ್ಟಕಲಂಬ)] 


ಪುಷ್ಪಕುಸೀಸ (ನಾ). ೧. ಕಣ್ಣಿನ ದೋಷವನ್ನು ಪರಿಹರಿಸುವ ಒಂದರಿ 


ಬಗೆಯ ಔಷಧದ್ರವ್ಯ,--ನೇತ್ರಾಂಜನ ; ಹಳದಿಬಣ್ಣದ ಕಾಸೀಸ 
“ವಿಸದಂ.__ಪುಷ್ಪಕಾಸೀಸ ” (೬50. ೦೫). ವಿ. ಒಂದು ಬಗೆಯ 
ಔಷಧೀಸಸ್ಯ: ಪುಷ್ಪಕಾಸೀಸ ಸಸ್ಮ... ಈ ಗಿಡವು ಜವುಗುಪ್ರದೇಶದಲ್ಲಿ 
ಬೆಳೆಯುತ್ತದೆ (ಸಸ್ಮತಾ. ೪೬)- [ಸಂ.] 


ಪುಪ್ಪಕೇತು (ನಾ). ೧. ಇ ಪುಷ್ಪಾಂಜನ : “ ರೀತಿಪುಪ್ಪಂ, ಪುಷ್ಪಕೇತು;, 


ಪೌಷ್ಟಳಂ, ಕುಸುವನಾಂಜನಂ. ೪ ಕುಸುವತಾಂಜನೆದ ಹೆಸರು” (ಸಿರ್ಮಾಂತಿ. 
೩೦೩) ಪಿ: ಹಿತ್ತಾಳೆಯ ಭಸ್ಮ. ೩. ಕಾವಂ; ಮನ್ಮಥ. [ಸಂ.] 


ಪುಪ್ಪಗಣೆಯ (ನಾ). ಹೂವಿನ ಬಾಣಗಳನಲ್ನಳ್ಳವನು ; ಮಂನ್ಮಥ : 


ತ್ರಿಣಯನುರೆ ಹಣೆಗಿಚ್ಚಿನಿಂದ ಬೆಂದನಾ ಪುಷ್ಪಗಣೆಯಂಗೆ ವೊಂದೆ ನಿಮಿಷಂ 
ದುಃಖ ಯಾ ರತಿವನಿತೆಯಳಿಗಾವರಿಸಿದತುಳದು; ಖಾನಲನು ಕೊಲ್ಲದೆ 
ಜೀವದೊಡನೆ (ಪರೋ. ೬-೩೬)- [ ಪಷ್ಟ -- ₹ಣ್ಮೆ + - ಅೃ) 


ಪುಷ್ಪಚಾಪ (ನಾ). ೧. ಹೂವಿನ ಬಿಲ್ಲು: ಆತಿಮ್ಬುದುವುಪ್ಪಚುವದಳಿನೀ 


ಗುಣಟುಕೃಶಿರಾವವಷಾಗವಾಾಮೃ ತಪರಿಪೂರ್ಣಕರ್ಣಯ:ಗನಂ ಸಲೆ 
ಕೇಳಿಸದು (ಕಂಠ್ರಪು. 0-3೬)- ವಿ. ಮನ್ಮಥ ; ಕಾವು: ಪೊಸತಂ 
ಸ್ತೀರುಜ್ಕವುಂ ಮೇಣ್‌ ಪಡೆದನೊ ಬಿದಿ ಲಾವಣ್ಯಸಿಂಧುಪ್ರವಾಹಂ 
ಪೊಸಶೀಗಳ* ಬಂದು ಬೆಳ್ಳಂಗೆಡೆದುದೊ ಗಣಿಕಾಸೃಪ್ಟೀಯೆಂ ಪುಷ್ಪಚಾಪಂ 
ಪೊಸತಂ ಮಾಡಿಟ್ಟನೋ (9ರಿಶ್ರ. ೦-6೨); ಅದೇಂ ಮಾಡಿದನೊ ಎರಹ 


ಸಂತಾಪವಂಂ ಪುಷ್ಪಚಾಪಂ (ಕಾರಂತ. 68೩): [ಸಂ. ] 


ಪುಪ್ಪಣಂದಿ (ನಾ). ಒಬ್ಬ ಜೈನಯಂತಿಯ ಹೆಸರು: ಶ್ರೀ ಪಷ್ಟಣನ್ನಿ 


ನಿಸಿಧಿಗೆ (ಎಳ. 1 (3). ೪8; 6ನೆಯ ಕತ)- [ಪುಷ್ಪ 4 “ಇ ನಂದಿ] 


ಪುಷ್ಪದಂತ (ನಾ). ೧. ಶಿವನ ಪರಿಚಾರಕರಲ್ಲಿ ಒಬ್ಬ- ೨. ಅಷ್ಟದಿಗ್ಗಜ 


ಗಳಲ್ಲಿ ಒಂದು; ವಾಯಂವ್ಯದಿಕ್ಕಿನ ಆನೆ: “ ಐರಾವತಃ . . - 
ಪುಷ್ಪದಂತಃ, ಸಾರ್ವಭೌಮಃ, ಸುಪ್ರತೀಕಃ__ಈ ರ ಮೂಡಣಿಂ 
ಕ್ರಮದಿನಿರ್ದ ದೆಸೆಯಾನೆಗಳ್‌” (ಹಳು. 06-009) ; ಬೆದಟ್‌ದುದಭ್ರ 
ಮೂರಮಣಂ . . - ಬಿದಿರ್ದುದು ಪುಷ್ಪದಂತಮಶಿವಿಷ್ಯಲಮಾದುದು 
ಸಾರ್ವಭೌಮಂದದಿರ್ದುದು ಸುಪ್ರತೀಮಿರದಾಲಿಸಿ ತತ್ಪಟಹಪ್ರಣಾದಮಂ 
(ುತ್ತತ್ಯ. ೩-6). ೩. ಸೂರ್ಯ ವಂತ ಚಂದ್ರರಿಬ್ಬರಿಗೂ ಒಟ್ಟಾಗಿ 
ಇರುವ ಹೆಸರು: “ಚುದ್ರ ಸೂರ್ಯರ್ಕಳನೊಂದಾಗಿ ಪೇಟಕ್ವೊಡೆ 
ಪುಷ್ಪದಂತರೆಂಬುದು” (ಕಾಹು. ೨೦-೦೨೦). ೪. [ಜೈನ] ವರ್ತಮಾನ 
ಕಾಲದ ಇಪ್ಪತ್ತೂನಾಲ್ಕೂ ತೀರ್ಥೆಂಕರರಲ್ಲಿ ಒಂಬತ್ತನೆ ಯವನಂ : 
ಅನಶ್ವರಸುಖಧಾಮವಮಂನೆಮಗೀಗೆ ಪುಷ್ಪದಂತಜಿನೇಂದ್ರಂ (ನತ. 


ಪುಪ್ಪದರ್ಶನ ೫೭೨೫ ಪ್ರಪ್ಪಲಾವಕೆ 


63೩); ವರಪುಷ್ಪದಂತಜಿನಪಶಿ ಪರವಂಶ್ರೀಮಂಕ್ತಿಲಕ್ಷಿ ಯಂ ಕೆಯ್ಯೊಂಡಂ 
(ಶುಶ್ಕಶು. ೦9-34)- [ ಸಂ. ] 

ಪುಪ್ಪದರ್ಶನ (ನಾ). ೧. ಹೂವನ್ನು ನೋಡುವಿಕೆ. ೨. ಮುಟ್ಟಾಗು 
ಎಕೆ; ರಜಸ್ವಲೆಯಾಗುವಿಕೆ : ಮಂಕ್ಕಳನೀಯದೆ ನೋಡೆ ನಾಡೆ 
ನೋಯಿಸಿದಪುದಿಕ್ಷುಪುಪ್ಪದವೊಲೆನ್ನಯ ನಿಷ್ಫಲಪುಷ್ಪದರ್ಶನಂ (ಶಂಶಥಾ- 
0-90೬). ೧, ೨ : ಪುಷ್ಪದರ್ಶನದಿಂ ಕೆಯ್ಮಾಸಿದನೆಂಬುದೀಕೆಗೆ ಪಾಟ್‌ಯೆ 
ವಲಮೆಂದು ವಕ್ರೋಕ್ತಿಯಂ ನುಡಿದು (ಕಾಂತಿಕು. 6-63 ವ). [ಸಂ.) 

ಪುಪ್ಪದಾಮ (ನಾ). ಹೂವಿನ ಸರ ; ಹೂಮಾಲೆ: ರತ್ನಾಭರಣತೋರಣ 
ಘಂಟಾಜಾಲಮುಕ್ತಾಲಂಬನಪುಷ್ಪದಾವತಾಷ್ಟವಂಂಗಲನವನಿಧಿಪ್ರಧಾನಂಗಳುಂ 
(ಅರಿಫು. ೧೦-೩೨ ಐ) ; ಲಲನೆಯರ್ಗಂಗರಾಗಮದ೨ ದುರ್ವಹಮಂಶುಕ 
ಭಾರವಂಗಸುಚಲತೆಗೆ ಕಾರಣಂ ಕುಸುಮವೂಲಿಕೆಯುಂ ಪೊಜ್‌ ಪುಷ್ಪ 
ದಾಮಮೇಖಲೆ ನಡೆಗಡ್ಡಿ . * ೬ ಎಂದೊಡಟ್‌ಯೆಂ ವೊಗಟಲ್‌ ಸುಕು 
ಮಾರವೃತ್ತಿಯಂ (ಉದಂಕ. ೦೦೦೩) ; ಧರಣಿಸುತ ನವಪುಷ್ಪದಾಮವ 
ಹರಿಯ ಕಂಠದಲಿಕ್ಕೆ ಮಂಗಳಮಹಿಮನೊ ಖ್ಬದನು (೪8ರ. ೨-೪). 

[ ಸಂ. ಪುಪ್ತದಾಮನ"*] 

ಪುಪ್ತಧನು (ನಾ). (ಮನ್ಮಥನ) ಹೂವಿನ ಬಿಲ್ಲು : ರತಿಯಾರ್ತದಿಂದತನು 
ಪುಷ್ಪಧನುವಂ ಕೊಂಡು ವತಿಯೆನಲ್ಲಡಸಿ ವಂನದೊಳಗೆಸಲು ಪೂಗೊಂಡು 
(ತಿರುರೆ. ರೇ. ೭-೨೦). [ ಸಂ. ಪುಷ್ಪಧನುಸ್‌ ] 

ಪುಷ್ಪಧನ್ವ (ನಾ). ಇ ಪುಷ್ಪಚಾಪ ೨: “ಪ್ರದ್ಮುಮ್ನಃ . . - ಪುಪ್ಪ 
ಧವ್ವಾ; ಮನೋಭವ;- ಈ ೨೮ ಕಾಮ(ದೇವ)ನ ಪೆಶರ್‌” (ಶರಾಯು- 
೭-೩9); ಪುಷ್ಪಧನ್ವನ ಕೃತಪುಣ್ಯಪುಂಜಮೆನೆ ಕಣ್ಣೆಸೆದಿರ್ದುದು. ಚಂದ್ರ 
ಮಂಡಲಂ (ಸೂಕ್ತಿಸು. 6-೨೩೦)- [ ಸಂ. ಪುಷ್ಪಧನ್ವನ*] 

ಪುಪ್ಪಪುಟ (ನಾ). ೧. ಹೂವಿನ ಕೋಶ. : ೨. [ನಾಟ್ಕ] ಹದಿಮೂರು 
ಬಗೆಯ ಸಂಯುತಹಸ್ತಗಳಲ್ಲಿ ಒಂದು ; ಅರಳಿದ ಹೂವಿನಾಕಾರ 
ವಾಗುವಂತೆ ಎರಡಂ ಅಂಗೈಗಳನ್ನೂ ಜೋಡಿಸಿ ಹಿಡಿಯಂವುದು : 
ಮಿಗೆ ಕೈಗಳಂ ಕುಚದಲ್ಲಿ ಪುಷ್ಪಪುಟದಂತಿರಿಸಿ (ಉತ್ಮರಂ. ೯-೪), 
ಪುಪ್ಪಪುಟಹಸ್ತದಿಂ ಪುಷ್ಪಾಂಜಲಿಯು ಕೆದರ್ದು (ಉಜಕೇ. ೩-೦೯೮): 

[ ಸಂ. ) 

ಪುಪ್ಪಫಲ (ನಾ). ಬೇಲದ ಮರ; ಕಪಿತ್ಮವೃಕ್ಷ: “ಕಪಿತ್ಮಃ 
ಪುಷ್ಪಫಲಃ, ದಂತಶಠಃ- ೭ ಬ್ಯಾಲದ ಮರಕ್ಕೆ ಪೆಸರುಗಳು” 
(ಸದ್ದಾಂ. 00). [ಸಂ.]. 

ಪ್ರಪ್ಪಬಾಣ (ನಾ). ೧. (ಮನ್ಮಥನ) ಹೂವಿನ ಬಾಣ : ಸುಗ್ಗಿ 
ಬರ್ಪುದನೀ ನಂದನಕಾನೆ ಮೂದುದೆಗೆದೆಂ ಪುಷ್ಪೇಷುಗಂ ಪುಷ್ಪಬಾಣದ 
ಮುಂಗಾಣಿಕೆಗೊಟ್ಟೆಂ (8ಗು. ೦೪-೬), ಮದನಂ ಪುಷ್ಪಬಾಣಂಗಳಂ 
ಹೂಡಿದ ಬಿಲ್ಲಂ ಪೊತ್ತು ಪಿಂದಂ ಬರೆ (೧04. ೨-೫೬). ೨. ಹೂವಿನ 
ಬಾಣಗಳನ್ನುಳ್ಳವನಂ ; ಮನ್ಮಥ; ಕಾಮ: ನಲ್ಲಂಬಿಂದಿಸೆ ಪುಷ್ಪ 
ಬಾಣನೆರ್ದೆಯಂ೦ (ಕಾವೃಸಾ. ೩೩೦ ಕೂರ್ರಳ)- [ಸಂ.] 

ಪ್ರಸ್ಪಮಂಜರಿ (ನಾ). ೧. ಹೂವುಗಳ ಗೊಂಚೆಲಂ ; ಪುಷ್ಪಗುಚ್ಛ : 
ಪುಷ್ಪಮಂಜರಿಯಂ ತನನ್ಮನಿಕರ್ಣಪೂರಕಮನತ್ಕಾಶ್ಚರ್ಯದಿಂ ನೋಡಿದೆಂ 
(ಇಾರಂಪೂ. ೬೪೦): ಅಮರಸ್ವ್ರೀನಿಚೆಯಂ ವಿಚಿತ್ರಲತೆಯಂ ಛತ್ರಾಳಿ ಭೂಜಂ 
ಗಳಂ ಚಮರೀಜಾವಳಿ ಪುಷ್ಪಮಂಜರಿಯಂ - . - ಪೋಲೆ ವಿಭ್ರಮದಿಂ 
ಬಂದನದೊಂದು ನಂದನವನಂ ಬರ್ಪಂತೆ ಸಂಕ್ರಂದನಂ (ಫುತ್ತಪು. ೧೪-೪೫); 
ಮಣಲ ಲಿಂಗದ ಮಸ್ತಕಾಗ್ರದ ಪುಷ್ಪಮಂಜರಿ ಮಾಣದಾಕ್ಷಣಮೆ 
ತಳ್ತಡರ್ದಾ ಕಿರಾತನ ಮಂಡೆಯಂಲಿರೆ (665. 9-006). ೨. ಒಂದು 
ಬಗೆಯಂ ಭತ್ತ,-ನೆಲ್ಲು : ಸೋಮಶಾಲಿಯು ಬಿಳುಮುಲ್ಲಿಗೆ ಕೆಂಬೂತಿ 
ಹೇಮವರ್ಣದ ಕೊನೆವಾಳೆ ರಾಮಣೀಯಕವಾದ ಪ್ರುಷ್ಟ್ಪಮಂಜರಿಯ 


ಸನಾಮದ ತೆನೆಗಳೊಪ್ಪಿಹುವು (ಕಂನಂ. ೩-೬೯)- [ಸಂ. ಪ್ರಪ್ರಮಂಜರೀ] 
ಪುಷ್ಪಮಂಟಪ (ನಾ). ಹೂವುಗಳಿಂದ ಅಲಂಕರಿಸಿದ ಮುಂಡಪ : 
ಆ ವನಂಗಳಲ್ಲಿ ಚಿತ್ರಶಾಲೆ ಚಂದ್ರಶಾಲೆ ಶಿಶಿರಶಾಲೆ ಸುರೆಭಿಶಾಲೆಗಳಲ್ಲಿ 
ಪುಷ್ಪ[ಕಾಣಾ. ಲತಾ]ಮಂಟಪ , . . ತರುವಾಟಗಳ ತಣ್ಣೆಳಲ್ಲ್ಗಳೊಳಗೆಯುಂ 
8 (ನಳ. ೨೦೩); ಒಂದು ಪುಷ್ಪಮಂಟಪವನ್ನು ಕಟ್ಟಿ ಅದರಲ್ಲಿ ಭಗವಾನ್‌ 
ಎಶ್ವಾಮಿತ್ರರನ್ನು ಕುಳ್ಳಿರಿಸಿ ನಾವೆಲ್ಲರೂ ಆ ರಥವನ್ನು ಎಳೆದುಕೊಂಡು 
ಹೋಗಬೇಕು (ಮಹಾಣ- ೩೦೦). [ಆ ಸಂ. ಪುಷ್ಪಮಂಡವ)] 
ಪುಪ್ಪ್ತಮಾರ್ಗಣ (ನಾ). ೧. ಹೂವಿನ ಬಾಣ. ೨. ಹೊವಿನ ಬಾಣಗಳ 
ನ್ನುಳ್ಳವನಂ; ಮನ್ಮಥ: ಮಣಿಯನೆ ಕಾತ ಕಲ್ಬಲತೆ ಸಿಂಜಿನಿಯಂ 


30, ತೆಗೆದಿಟ್ಟ ಪುಷ್ಪಮಾರ್ಗಣನ ಧನುಃಶಲಾಕೆ . . . ಶಾನೆನಿಸುತ್ತೆ ತಾಳ್ಹ 
ಸನ್ಮಣಿ ಪಿಣಿಲಚ್ಚಮುತ್ತು *ನಕಾಂಬರದಿ: ಕಮಳಾಕ್ಷಿ ತೋಲ್‌ದಳ್‌ 
(ರಾ೩ಕೇ. ೦೦-೦೬). [ಸ0.] 


ಪುಷ್ಪಮಾಲೆ (ನಾ). ೧. ಹೂವಿನ ದಂಡೆ, ಮಾಲೆ ; ಹೂವಿನ ಹಾರ : 
ಹತ್ತಿರ ನಿಂತಿದ್ದ ವಾಚಿಕಬ್ಬೆ ಮಗಳ ಕೈಗೆ ಪುಷ್ಪಮಾಲೆಯನ್ನು ತೆಗೆದು 
38| ಕೊಟ್ಟರು (ಕಾಂತಕಾ- ೦). ೨. ಒಂದು ಬಗೆಯ ಭತ್ತ,-ನೆಲ್ಲು: 
ಕುಂದದ ಚಂದ್ರಲೇಖೆ ನಸುಗುಂದದೆ ರಂಜಿಪ ಪುಷ್ಪಮಾಲೆ ಕಂದೊಂದದ 
ಸೋಮಹಶಾಲೆ . .. ನಿರಂತರಮೊಪ್ಪುವ ಧರ್ಮಗುತ್ತಿಯೆಂಬಂದದನೇಕ 
ನಾಮವೆಸೆಗುಂ ಮೃದುಬಂಧುರ ಗಂಧೆಶಾಲಿಗಳ್‌ (ಐಂಂಳಾ. ೪-೬೪). 
[ಸಂ. ಪುಷಪ್ಪವಸಾಲಾ] 
೭0| ಪುಷ್ಪಮಾಸ (ನಂ). ಗಿಡಬಳ್ಳಿಗಳು ಹೂವು ಬಿಡುವ ಸಮಯಂ; ವಸಂತ 
ಕಾಲ; ಚೈತ್ರಮಾಸ : ಪುಷ್ಪಮಾಸವು ಕಳೆಯೆ ಪುಷ್ಪವಿರಹಿತೆಯಾಗ 
ಭೂಷಣವ ಕಳೆದಿಟ್ಟ ಕಾಂತೆಯಂತಿಹಳು (ರೃವ್ಠಾ ರೋ. ೬೭). [ಸ0.) 
ಪುಷ್ಪರಥ (ನಾ). (ಸಂತೋಷವಿಹಾರಕ್ಕಾಗಿ) ಹೂವುಗಳಿಂದ ಸಿಂಗರಿಸಿದ 
ಬಂಡಿ : “ವಿನೋದದ ರಥಮಂ ಪುಷ್ಪರಥಮೆಂಬುದು” (ಶತಾಯು. 
is ೬೩-೨೪೨), ಮರುದಿನ ಪ್ರಷ್ಟರಥವು ಸಿದ್ದವಾಯಿತು (ಮಾಜ. ೩೦೨)- 
[ಸಂ.7 
ಪುಪ್ಪರಸ (ನಾ). ೧. ಹೂವಿನಲ್ಲಿರುವ ಸಾರವೆತ್ತಾದ ದ್ರವ; ಮಕರಂದ : 
“ಮಕರಂದಃ, ಪುಷ್ಪರಸಃ__೨ ಹುವ್ವಿನ ಜೇನ, ಹುವ್ವಿನ ಬಂಡು” 
(ಸಿರ್ಕಾಂತಿ. 908). ೨. ಜೇನುತುಪ್ಪ ;“ ಸಾರಘಂ, ಮಾಕ್ಷಿಕಂ, ಕ್ಲೌದ್ರಂ, 
80 ಮಧು, ಪುಷ್ಪರಸಃ-ಈ ೫ ಜೀನ ತುಪ್ಪಂ” (ಹಾಯು. ೧೦೨-೪೬೭). 
[ಸಂ.3 
ಪುಪ್ಪರಾಗ (ನಾ). ನವರತ್ನಗಳಲ್ಲಿ ಒಂದು ; ನಸುಹಳದಿಬಣ್ಣದ 
ಒಂದು ಬಗೆಯ ಹರಳು ; ಪುಷ್ಕರಾಗ ;: “ಪೀತಮಣಿಃ--ಪುಷ್ಪರಾಗ” 
(tao. ೯೯). [ಸಂ.) 
35|ಪುಷ್ಪರಾಜ (ನಾ). ೧. ಇ ಪುಷ್ಪರಾಗ. ೨. ಹೂವುಗಳ ಅರಸ; 
ವಸಂತ (?) : ಆ ಲಲಿತಕುಸುಮತಶಿಯಾ ಬಾಲಕಪೆದಪದ್ಮಮೂಲಮಂ 
ಬಳಸಿದುವೊಡೆಸ್ನೋಲಗಕೆ ಪುಷ್ಪರಾಜನನೋಲಗಿಸಲ್‌ ಬಂದ ಪಷ್ಪನಿಚಯದ 
ತೆಜದಿಂ (ಕಾಂಶಿಪು. ೦೦-೬೦). (ಸಂ. ಪುಷ್ಪರಂಜನ್‌] 
ಪುಪ್ತಲತೆ (ನಂ). ಹೂವಿನ ಬಳ್ಳಿ : ಕಾಮಚಾಪದಿಂ ಜನಿಯಿಸಿದಿಕ್ಷು 
40 ಚೇದ್ರನವಂರ್ದಿಂ ಮಡುಗೊಂಡ ಕೊಳಂ ದಿವಂ ತವರ್ಮನೆ ತನಗೆಂಬ 
ಪುಷ್ಪಲತೆ ಕಲ್ಪಮಹೀಜದ ಬೀಜದೆಂಫ್ರಪಂ (ತುತ್ಮಷ್ಛಿ. 3-೩೩)- 
[ಸಂ. ಪುಷ್ಪಲತಾ] 
ಪುಪ್ಪಲಾವ (ನಾ). ಹೂವುಗಳನ್ನೂ ಆಯ್ದು ತರುವವನಂ; ಹೂವಾಡಿಗ- 
[ಸಂ.] 
4 |ಪುಪ್ಪಲಾವಕ (ನಾ). - ಪುಷ್ಪಲಾವ : ಹರಿಯಂ ಕುಣ್ಣುದುಮಾದುದು 
'ಪರಮಜ್ಞತೆ ಪುಷ್ಪಲಾವಕಂಗಮಿದೇನಚ್ಚರಿ (೩ಗಎ. ೬-೦೪). [ಸಂ.) 


ಪುಪ್ತಲಾವಿ 


ಪುಷ್ಪಲಾವಿ (ನೂ). ಹೂವಾಡಿಗಿತ್ತಿ ; ಹೂವಡಿತಿ: ವಖಲೆವೂವಂ 
ವೆಗಟ ಸೊಗಯಿಕೂಂ . - * ವುತ್ತಲಾವೀಕದಂಬ (ಶಂರಾವತಿ. ೦-೦೨೦): 
ಮಾಲೆಗಳುಂ ತೋಳ್ಗಳುಮೊಪ್ಲೆ ಕಣ್ಣೊಳಿಸುತಿರ್ಕುಂ ಪುಷ್ಪಲಾವೀಜನಂ 
(writ. ೯.೦೦೩). [ಸಂ. ಪ್ರಷ್ಟಲುವೀ] 
ಪುಪ್ತಲಾವಿಕೆ (ನಾ). -ಪುಷ್ಪಲಾವಿ: ಮದನನ ಪರಿಚಾರಿಕೆಯರಂಬೆತ್ತು 
ವಂತೆ ಪೂವನೆತ್ತೂವ ಪುಷ್ಪಲಾವಿಕಾಚತುಷ್ಟಥದೊಳ್‌ (ಕಾಂತಿಪು. 6-೭೨ ವ). 
[ಸಂ. ಪುಷ್ಪಲಂವಿಕಾ) 
ಪುಷ್ಪಲಿಹ (ನಾ). ದುಂಬಿ; ಭ್ರಮರ ; “ಅಳಿ ಚಂಚರೀಕಮಿಂದಿಂದಿರಂ 
ತುಂಬಿ ಪುಷ್ಪಲಿಹಂ . . . ಭ್ರುಮರಮಕ್ಕ್ಯಿಂ” (ಭೂಗರಾ- ೫೨-00)- 
ಸಂ. ಪುಷ್ಪಲಿಹ*) 
ಪುಪ್ಪವಂತ (ಗು). ೧. ಹೂವುಗಳುಳ್ಳ ; ಹೂವು ಬಿಡುವ: ಪ್ರಷ್ಟವಂತ 
ಸಸ್ಮಗಳು . - - ಈ ಸಸ್ಮಗಳು ಹೂವುಗಳನ್ನು ಬಿಡುತ್ತವೆ(ಸಸ್ಮಕಾ. ೩)-(ನಾ)- 
೨. ಹೂವುಗಳಿಂದ ಅಲಂಕಾರಮಾಡಿಕೊಂಡವನು. ೩. ಸೂರ್ಯ 
ಮತ್ತು ಚಂದ್ರರಿಬ್ಬರಿಗೂ ಕೂಡಿ ಇರುವ ಒಂದೇ ಹೆಸರು: 
ಅವನೆ ಮೆಯ್ಯೊಗರಿಂ ಈ ಪುಪ್ತವಂತರ್ಗೆ ಪೊಳೆಪೊದವಿದತ್ತೋ - - - ಆ 
ವನಜಾಕ್ಷನ ದಿವ್ಮಮೂರ್ತಿಯಂ ಕಣ್‌ ತಣಿಯೆ ಕಂಡು (6ರ್ಮುತ. ೬-೦೬). 
[ಸ9. ಪುಷ್ಪವತ್‌] 
ಪುಷ್ಪವತಿ (ನಾ): ೧. ಮುಟ್ಟಾದವಳೆಂ ; ಯುತುಮತಿ ; ರಜಸ್ವತೆ 
“ಅವೀಃ, ಉದಕ್ಕಾ, ರಜಸ್ಕಲಾ, ಆತ್ರೇಯಿಕಾ, ಪುಷ್ಪವಶೀ - ಈ ೫ 
ಮಂಟ್ಟವೆಗಂಡವಳ್‌” (ಶಕಾಯು, 607889); ಒಂದು ದಿವಸಂ ದೇವಕೀ 
ದೇವಿ ಪ್ರಷ್ಟವತಿಯಾಗಿ (9ಗ. ೨-೩೪ ವ); ನೀ ಪುಷ್ಪವತಿಯಾಗಲ್ಲಿ ಫಲ 
ವಶಿಯಾಗು ನಡೆ ಕುರುರಾಯಭವನದಲಿ (ಕುತ್ಮಾಸ. ೦೪ ೬೩). ವಿ. 
ಹೂವುಗಳನ್ನು ಉಳ್ಳ ಬಳ್ಳಿ; ಹೂವುಬಿಟ್ಟ ಬಳ್ಳಿ: “ಪುಷ್ಪವತೀ 
~ ಹೊತ ಬಳ್ಳಿ? (ಕಾಶಕ್ಕ. 064)- ೦, ೨: ವರಾಂಗಿ ಲತೆಯಂತೆ ಪುಷ್ಪವತಿ 
ಯತಾಗಿರ್ಕುಂ 6(ಊಳೋಶ. ೪-೦೭೪); ಸಲೆ ವಂಧ್ಯ್ಮಾಲಯದಂತಿರೆ 
ಪಲಕಾಲಂ ಪುಷ್ಪವತಿಯೆನಾದಪೆನೆಂದಂಂ ಫಲವತಿಯಾದಪೆನಿಲ್ಲೆಂದು 
ಲತಾಲಲಿತಾಂಗಿ ಬಾಡಿ ಪಾಡಟಾದೆಂಗಂಂ (ಸುಳುಮಾ. ೯-06); ವರಪುಷ್ಪ 
ವಶಿಲತೆ ಬಾಗಿ ತಬ್ಬಿದಳೆಂದು ಮಿಂದೆದ್ದು ಏಿಮಲವಾರಿಯನು ಮುತ್ತೆ 
ಸೋಂಕುವಳಿಂದು ಅಂಜಿ ವಪಾರುತನಿಂದು ಮೆಲ್ಲಮೆಲ್ಲನೆ ಬರುತಿಹಸು 
(ಇಂತಾಶ. «೭-೭೨).- [ಸಂ. ಪುಷ್ಪವಶೀ) 
ಪುಪ್ರವರ್ಷ (ನು)- ಹೂವಿನ ಮಳೆ; ಪುಷ್ಪವೃಷ್ಟಿ ; ಜಯನಿನದಂ 
ಸುರದುಂದುಭಿಚಯನಿನೆದಂ ಪುಪ್ಪವರ್ಷಮೊರ್ಮೆಯೆ೨ - ಸಕಲೋರ್ವಿಯ 
ನೆಯ್ದೆ ವರ್ವತಿರೆ ಚಿತ್ತೆಯ ಸರಿಯಂತೆಅಗಿ ಪೋದುದಮರೆಸಮಾಜು 
(ಇಂತು. ೪-೦೪೭); ಕರಂ ಸೊಗಯುಪನ್ನೆಗಮಾಗಳೆ ತೋಟಾ ತನ್ನ ರೂಪಂ 
ಕಲ್‌ದಂ ಬಲೌಕ್ಕಳವಿದಬ್ಬದ ಹರ್ಷದೆ ಪುಷ್ಪವರ್ಷಮಂ (ಶಂ್ರಫು- 3-60). 
Xo.) 
ಪುಪ್ಪವಸೆ (ನಾ)- ಹೂವಿನ ಹಾಸುಗೆ; ಪುಷ್ಪಶಯ್ಕೆ ; ಕೆಲವೆಡೆಗೆ ಕೆಂದಳಿರ 
ಹಸೆಗಳು ಕೆಲವು ಕೆಲವೆಡೆ ಪುಷ್ಪವಸೆಗಳು (೪98ರ. ೦೦-೨೨). 
[ಪುಷ್ಪ 4+ ಪಸ್ಕೆ) 
ಪುಪ್ಪವಾಟ (ನಾ). ಹೂವಿನ ತೋಟ; ಹೂದೋಟ: ಇಕ್ಷು ಪುಷ್ಪ 
ವಾಟಂಗಳಿನಾವ ವಮಡಲವುಮಂ ಗೆಲೆವಂದುದು. ಮೆಗಿವೌಂಡಲಂ 
(ಉತ್ತಿ. ೦-೨೦), ಪುಷ್ತವಾಟದಿನಗಲ್ಲಬ್ದಾಕರಕ್ಕಾಗಿ ಪೊರ್ದುವ ಮತ್ತ 
ಭ್ರವಂರಾಳಿ . . . ಎತ್ತಲುಂ ಸೊಗಯಿಕುಂ ಚಂಪಾಪುರೋಪಾಂತದೆೊಳ್‌ 
(ಸುಳುವಷಿ. ೪-೪). [ಸಂ.7 
ಪುಪ್ಪವಾಟಿ (ನಾ). - ಪುಷ್ಟವಾಟ: “ ಹೂವಿನ ತೋಂಟಮಂಂ ಪುಷ್ಟ 
ವಾಟಿಯೆಂಬುದು * (ಜರಾಯು. ೩೬-೬೦); ಆಗಳುಂ ಮುಸುಜ್‌ ನಿಂದಳಿ 


೫೭೨೬ 


8 |ಪುಷ್ಪವಾಟಿಕ (ನಾ). - ಪುಷ್ಪಮುಟ : 


ಫ್ರಪ್ಟಸಂಯಳಕ 
ಮಾಲೆಯ ಗೀತನಿಕ್ವನಾಭೋಗದೆ ಪುಷ್ಪವಾಟಿ ಬಗೆಗೊಳ್ಳುದನುಗನ 
ಗೀತಶಾಲೆಮೋಲ* (9ಗಂ. ೪೫೩); ಅಲರ್ಗಣೆ ಪುಷ್ಪವಾಟಿಕುಲದೊಳ್‌ 


ಬಳಿದಿಪ್ಪುವು ಮಾನಕೇಶುಗಳ್‌ ಜಲರುಹಷಪಂಡದೊಳ್‌ ಮೆಟಕವುತಿರ್ದವುವ 
(ಅನಂಪ್ರು. ೩-೪). (ಸೆಂ. ಪುಷ್ಪ ವಾಟೀ) 
ಲಿಂಗಂಗಳಿಗೆ ಕೂರ್ತು ತಂದು 
ಪೂಜಿಪ ಪುಷ್ಪವಾಟಿಕವೃಂದಮಂಂ ಲಿಂಗಂಗಳಿಗೆ ನಯವೆೊಂದಿ ಧೂಪವ 
ನೀವ ಗುಗ್ಗುಳತರುಸಮುಚ್ಚಯವು (€ಸಪು. 0-೬೦). 
[ಸಂ. ಪುಷ್ಪವಾಟಿಕಾ] 
ಪುಪ್ಪವಾಟಿಕೆ (ನಾ). - ಪುಷ್ಪವಾಟ : ಪುಷ್ಪವಾಟಿಕೆಗಳು ಮುರುಟಿದವು 
ಪಶುಗಳಅಚಿದುವು (ಏಸಪ್ರು. ೫೭-96); ಪೂಗಳಿಂದ ತಮ್ಮವಯವ 
ಸೌಂದರ್ಯೆವಂ ವಿಟರಿಗೆ ತೋರಿಸುವಂತೆ ಮಾರುವ ಮಾಲೆಕಾರನ 
ಬಾಲೆಯರಿಂ ಮನೋಹೆರೆಮವಾದ ಪುಷ್ಟವಾಟಿಕೆಗಳಿಂ (ಗಂಥಿ. 8-0); 
ತುಂಬಿಗಳು ಪುಷ್ಪವಾಟಿಕೆಯ ಬಳಿ ಹಾಡುತ್ತಿವೆ (ತತ್ತ. ೩)- 
(ಸಂ. ಪುಷ್ಪವಾಟಿಕಾ] 


135 ಪುಪ್ಪವಾಸ (ನಾ). ಹೂವಿನ ವಾಸನೆ; ಪುಷ್ಪಗಂಧ : ಸುಕುವಪಾರಂ 


0 


35 


«5 


* * * ಪುಷ್ಪವಾಸದಕ್ಕಿಯ ಕೂಬನಲ್ಲದೆ ಮತ್ತಿನಾಹಾರಮನುಂತಆ್‌ಯಂ 
(ಕೀವಸಂ. ೦೦೭-೩೫ ವ): [ಸಂ.) 

ಪುಷ್ಪವೃಷ್ಟಿ (ನಂ). ನಪುಷ್ಪವರ್ಷ : ಆ ರಾಜಭವನದೊಳ್‌ ವಸುಧಾರೆಯ 
ತಣ್ಣೆಲರ ಪುಷ್ಪವೃಷ್ಟಿಯ ಸುರಭೇರೀರವದ ಪೊಗಟ್ಟ ದೇವರಹೋರಭಸದ 
ಪುದಂುವಿನಾಯ್ತೂ ಪುಚಾಶ್ನರ್ಯಂ (ಫ್ರಿತ್ತಭ್ರ. ೦೪-೦೦); ಅಂತರಿಕ್ಷದಲ್ಲಿ 
ಅಮರರು ನೋಡಿ ಆಗ ಪುಷ್ಪವೃಷ್ಟಿಯನ್ನೆ ಕಲ್‌ ಯಲು (ಪುರಂ. ೪-೬-೭); 
ಆಕಾಶದಲ್ಲಿ ದೇವತೆಗಳೂ ಯಷಿಗಳೂ ಅಪ್ಸರೆಯರೂ ಪುಷ್ಪವೃಷ್ಟಿ ಕರೆದು 
ಇವನು " ಭೀಷ್ಮ!” ಎಂದು ಹೊಗಳಿದರು (ವಠಥಾ. 9). [ಸಂ] 

ಪುಪ್ಪಶಯನ (ನಾ). ಹೂವಿನ ಹಾಸುಗೆ ; ಇದು ತಾನಾಕೆ ಪೊರಳ್ಹ 
ಪುಷ್ಪಶಹುನಂ . . . ಇದು ಹಸ್ತಾಬ್ಸದೆ ಜಾುರಿದಾಕೆಯ ಮೃಣುಳೀ 
ಕಂಕಣಂ (ಉಳುಂತ. ೪೩-೬೭). [Xo.] 

ಪುಷ್ಪಶಯ್ಕೆ (ನಾ). ಇ ಪುಷ್ಪಶಯನ ; ಜನತಾಸೇವೆಯೆಂದರೆ ಪುಷ್ಪ 
ಶಯ್ಕೊಯಲ್ಲ, ಮುಳ್ಳಿನ ಹಾಸಿಗೆ (88ಸ. ೦೦೦)- [ಸಂ. ಪುಷ್ಪಶಯ್ಕಾ) 

ಪುಪ್ಪಶರ (ನಾ). ೧. (ಮನ್ಮಥನ) ಹೂವಿನ ಬಾಣ : ಪುಷ್ಪಶರತೀವ್ರತೆ 
ಯೆಂತು ರವಿಪ್ರತಾಪಮೆಂತಳಿಕುಳದಂಗೋಳರುಚಿಯೆಂತು ನಿಜಂ ತನಗಂತು 
ಸದ್ಗುಣಾವಳಿ ಸಹಜಾತಂ (ಕಾಂತಿಪು. ೭-೦೦೪) - ೨. ವಂನ್ಮಥ ; ಕಾಮ: 
ಜಿತಕಾಮರ್‌ ಮರುಳಾದರ್‌ ಪುಷ್ಪಶರನ ಪಡೆ ನಡೆವಾಗಳ್‌ (೧೦೪. 6-€)- 


(ಸೆಂ.] 
ಪುಷ್ಪಸಮಯ (ನಾ). ೧. ಹೂವು ಬಿಡುವ ಕಾಲ ; ವಸಂತವಮಾಸ: 
“ವಸಂತಃ, ಪುಪ್ಪಸಮಯಃ, ಸುರಭಿ! ೩ ವಸೆಂತಯತುವಿನ 


ಹೆಸರುಗಳು ” (ಕ್ಕೂತಿ. 10). ೨. ಮಂಟ್ಸಾಗುವ ಕಾಲ; ಯತು 
ವಾಗುವ ಸವಂಯ ; ಮೂಡಿದ ಮೊಡವಿ ಮುಗುಳ್ಳೊಗವೀಡಿ 
ಅ*ವುನ್ಮಂಜರೀಸ್ತನಂ ತೋಳ್ಕೊದಲೊಳ್‌ ತೀಡುವ ನಜುಗಂಪೇಂ ಪಿಸು 
ಣುಡಿದುದೋ ಸತಿಗೆ ಪುಷ್ಪಸಮಯೋದಯವಮುಂ (ಫುತೃಪು. &-೦೦೩)- 
[ಸಂ.7 
ಪುಷ್ಪಸಾಯ$ (ನಾ). ೧. (ಮನ್ಮಥನ) ಹೂವಿನ ಬಾಣ: 
ಪುಳಿಂದರಾರ್ದಿಸೆ ಸಿಡಿಲ್ದುಗುತಂದುವು ಪುಷ್ಪಸುಯಕಂಗಳ ಪೊಗರ್ವಟ್ಟು 
ಚಂದ್ರಿಕೆಯ ಬಿಟ್ರು . - . ಎಂಬ ವಾರಿಧರವಾರಣವೇಣುವರಾಹವಮೌತಕ್ತಿಕಂ 
(ಗಂ. ೦೬-೨೪) - ೨. ಕಾವಂ ;' ಮನ್ಮಥ : ಬಿಲ್‌ ಪುರ್ವ ಬಾಣಂ ನಿಜಾಕ್ಷಿ 
ವನಕ್ರೀಡೆಗೆ ಪುಷ್ಪಸಾಯಕನಿಭಂ ತನ್ನಾಯಕಂ ನಿಲ್ವೂದಂಂ (ಕಾಂತಿಫು. 6-00); 
ಇಂದುಪಯೋಜಜುಗೆ ಕೃತಕೃತ್ಯತೆ ಸಾರ್ದುದು ಪುಷ್ಪಸಾಯಕಂಗಿ:ದೊಳ 


ಪುಪ್ಪಸ್ರಜ 


ಸೋರ್ಮದೇಸುವೆಸಂ . - . ಎಂದು ನೋಡಿವರ್‌ (ತಂಸ್ರಪು- ೬-೭೪): 
ಪ್ರಷ್ಪಸಂಯಕ ಜಗದೇಕವೀರನ ಮದಂಗಿಡೆ ಮರ್ದಿಸಿದ ಪ್ರತರ್ಕ್ಶನೊಳ್‌ 
೬ -- ಎಚ್ಚು ಗೆಲ್ವ ಬಗೆಯಾಂತೆನಿದೆನ್ನೆಯ ಮೋಹವೆ22ತುಟೋ (ಕಂಕಂ- 
*-030)- (ಸಂ.] 

ಪ್ರಪ್ಪಸ್ರಜ (ನಾ) - ಹೂವಿನ ಮಾಲೆ: ಅನಲ್ಪಕಲ್ಪಲತಿಕಾಪುಷ್ಟಸ್ರಜಾ 
ಮೋದಂ - - - ಸೌಗಂಧ್ಯಮೋದೀಕೃತಭ್ರವಂರಂ ತೆಕ್ಕನೆ ತೀವೆ ಗಂಧ 
ಮಯಮಾಯ್ತೂೇದಾ ಮಹಾಮಂಡಪಂ (ಪ್ರುಶೃಶ. ೦೦-೪೦): 

[ ಸಂ. ಪುಷ್ಪಸ್ರಜ್‌ ] 

ಪುಪ್ಪಹೀನೆ (ನಾ). ಮುಟ್ಟು ನಿಂತು ಹೋದವಳು ; ಮಕ್ಕಳಾಗುವ 
ವಯಂಸ್ಸನನ್ನ್ನ ಮಾರಿದವಳು ; "ಪುಷ್ಪಹೀನಾ, ನಿಷ್ಕಳಾ -ಈ ೨ 
ವಖಟ್ಟವೆ ಮಾಣ್ಣವಳ್‌” (೫ರಾಯು. 62-೩8೩): [ ಸಂ. ಪುಷ್ಪಹೀನಾ) 

ಪುಪ್ಪಾಂಜನ (ನಾ)- ಹಿತ್ತಾಳೆಯ ಭಸ್ಮದಿಂದ ತಯಾರಿಸಿದ ಒಂದು 
ಬಗೆಯ ನೇತ್ರಾಂಜನ..-ಕಣ್ಣಿಗೆ ಲೇಪಿಸುವ ಕಾಡಿಗೆ ; “ಪುಷ್ಪಕೇತು.. 
ಪುಷ್ಟಾಂಜನ * (ಓತ0. ೦೦೦)- "ಕುಸಂಮಾಂಜನ' ಪರಾ. [ಸಂ] 

ಪ್ರಪ್ಪಾಂಜಲಿ, ಪ್ರಷ್ಟಾ೦ಜಳಿ (ನಾ). ೧. ಬೊಗಸೆಯ ತುಂಬ' ಇರುವ 
ಹೂವು. ೨. ಬೊಗಸೆಯಲ್ಲಿ ಹೂವುಗಳನ್ನು ತಂದಂ ಅರ್ಷಿಸಂವಿಕೆ ; 
p ನೃತ್ಯ, ನಾಟಕಪ್ರಯೋಗಗಳ ಆರಂಭದಲ್ಲಿ ರಂಗಪೂಜೆಯ 
ಅಂಗವಾಗಿ, ರಂಗಭೂಮಿಯ ಎಲ್ಲ ಭಾಗಗಳಿಗೂ ಬೊಗಸೆಯಿಂದ 
ಹೂವುಗಳನ್ನು ಚೆಲ್ಲುವ ಪರಿಪಾಟಿಯು .ಪ್ರಷ್ಟಾಂಜಲಿ' ಯೆನಿಸಿ 
ಕೊಂಡಿದೆ :: ಕಂತು ಪುಷ್ಪಾಂಜಲಿಯಂ ಸೂಸಿದ ಪದದೊಳ್‌ ಸಭಿಸಂ 
ಸೂಸಿದನೊಡನೊಡನೆ ನನೆಯ ವೆಎನೆಯೆ೨ಬಂಗಳಂ (ಅತ್ಛ. 6-30); ಬಸೆವ 
ರಾಜಂ ನಲಿದು ಪುಷ್ಪಾಂಜಲಿಯನೀಯೆ (ಊರೆ. ೬೬30); ನಾಟ್ಯಕೂರರು 
ಪುಷ್ಪಾಂಜಲಿಯೊಡನೆ ಪ್ರಾರಂಭಿಸುತ್ತಾರೆ (ಠಾರ೨. ೩54)- ಪುಪ್ಪಾಂಜಳಿ: 
೨. ನಾಟಕಾರಂಭಪ್ರಸ್ಕುತಪವಿತ್ರ ಸೂತ್ರಧಾರನೆ ಮುಂದೆ ನಿಂದು 
ಪುಷ್ಪಾಂಜಳಿಯಂ ಕೆದಟ? (ಕಾಂತಿತು. ೦೦-೬೦ ವ); ಸುರದ್ರುಮುಪುಷ್ಪಪ್ರಕರದೆ 
ರಂಗಮಧ್ಮದೊಳ್‌ ಮಾಡಿ ಮುಂದೆ ಪುಷ್ಪುಂಜಳಿಯಂ (ತ್ಸ. ೩ ೩೦); 
ಇದು ಸಂಂಧೃತಾಂಡವಾರಂಭದೊಳೀಶ್ವರಬಾಹುನರ್ತನಕ್ಷೇಪದೊಳುಣ್ಮಿದ 
ಪುಷ್ಪಾಂಜಳಿಯೆನಲೇನುದಯಿಸಿದುದೊ ಗಗನದೊಳಗೆ ಕಾರಾನಿಕರಂ 
(ಫ್ರಿತ್ತಪು- 5: ೦೦೨)- [ಸಂ.3 

ಪ್ರಪ್ಪಾಂಜಳಿ :ಪ್ರಷ್ಟಾಂಜಲಿ' ನೋ. 

ಪುಷ್ಪಾಂಜುಲಿ, ಪುಷ್ಪಾಂಜುಳಿ (ನಾ): ೧- - ಪುಷ್ಪಾಂಜಲಿ ೧: ಒಲವು 
ಮಿಗೆ ಲಲಿತಾರ್ಥ್ಯಪುಷ್ಟಾಂಜುಲಿ[ಶಾಕಾಂ. ೪]ಯನರ್ಪಿಸಿ (ಫಿಸಫು. ೬೩೦-೩೦)- 
೨. - ಪ್ರಷ್ಟಾಂಜಲಿ ೨: ಒಲವಿನಿಂದಾ ಮೆಲ್ಲಡಿಗಳೆಂ ತೊಳೆದು 
ಪುಷ್ಪಾಂಜುಲಿ[ಶಾಕಾಂ.ಳಿ]ಗಳಂ ಕೈಗೊಳಿಸಿ (ಏಸಫ್ರು. ೩೨-೩೦); ಪುಷ್ಪಾಂಜುಳಿ : 
೨. ಎಡೆವಿಡದ ಪುಷ್ಟುಂಜುಳಿಗಳೆ ಆಗ ವೆರ್ಮಳಿಯಾಗೆ (ರತ. ೪). 

[  ಪುಷ್ತಂಜಲಿ] 

ಪ್ರಷ್ಟಾಂಜುಳಿ “ಪ್ರಷ್ಟಾಂಜಂಲಿ' ನೋ. 

ಪುಪ್ಪಾಪಚಯ '(ನಾ). ಗಿಡಬಳ್ಳಿಗಳಿಂದ ಹೂವುಗಳನ್ನು ಬಿಡಿಸು 
ವುದಂ, ._ತಿರಿಯುವುದು : ಮೆ.ಘರಥಂ ವನವಿಹಾರದೊಳಿರೆ ತದೀ 
ಯಾಂತಃಪುರಾವರೋಧಜನ: ಪ್ರಷ್ಟಾಪಚೆಯೂಾಸಕ್ತಿಬಿಂಂ ವನೆಮಂ ತೊಲ 
ಲುತ್ತೊಂ(ಕಾಂತಿತ್ರೆ. ೯-೭೩ ವ), ಅಂತು ನಿರ್ವರ್ಶಿತ ಪುಷ್ಪುಪಚಯವಿನೋದೆ 
ಯರಾಗಿ (8720. ೦9- ವ)- [ಪುಷ್ಪ 4 ಅಪಚಯ)] 

ಪುಪ್ರಾಯುಧ, (ನಾ). ಹೂವಿನ ಬಾಣಗಳನ್ನುಳ್ಳ ವನಂ; ಕಾಮ; 
ಮನ್ಮಥ: “ ಮನಸಿಜಂ ಮನ್ಮಥಂ ಕಂದರ್ಪನಂಗಜಂ 
ದರ್ಪಕಂ ಪುಷ್ಪಾಯುಧಂ 7 (ಮಿಗ. ೭-೨೨); ಪುಷ್ಪಾಯುಧನ ಕೊಂದ 
ಕೊಳ್ಳೊಳನಂ ಪೋಲ್ಮು ಪೂಗೆೊಳೆದೊಳ್‌ ಜನ್ಮಕಂದಾಂಕುರನುಮಪ್ಪ 


೫೭೨೭ 


ಪುಷ್ಪಿತೆ 


ವಜನ್ರಿಯುಧು . . - ಜಳಕ್ರೀಡಾವಿನೋದದೆೊಂಿರೆ (ಕಾಂತಿಶ್ರಿ. 6-9೭ ವ); 
ಅಂಗಜುಗೀ ಶ್ರಿಜಗಮುಮಿದಿರಿಲ್ಲೆಂಬಿನಂ ಪೂವಿನಂಬಂ ತಿರುವಾಯೊಳ್ಳೂಡಿ 
ಪುಷ್ಪುಯುಧನಿರೆ ಕೆಲದೊಳ್‌ ಲೀಲೆಯಿಂ ಬಾಲೆಯಿರ್ಪಳ್‌ (೬ಗಂ. ೦೦-೦೬); 
ನೋಡು ನೋಡಿದು ಪುಷಾ ಓಯಂಧಪದ್ಮರಾಗಮುಕುರಪ್ರದ್ಯೋತಮೋ 
$ .- * * ಎಂಬ ಸಂಪದಮಂ ಬೀಜ್‌ದುದಿ:ದ್ರದಿಗ್ವಿವರದೋ್‌ ಚಂದ್ರದ್ಧುತಿ 
ಪ್ರಾಭವಂ (೧೪. ೪-೯೪): [ಸಂ.] 
ಪುಷ್ಪಾಯುಧಕೇಳಿ (ನಾ): ಕಾಮಕೇಳಿ ; ಸಂಭೋಗ : ಮತ್ತೇಯಸಿ 
ಯಿಂಘುವೆತ್ತ್ರ ತಂಟಿಯಂ ದಯೆಯಿಂದವೆು ಪೀರ್ದೆನಲ್ಲೆ ಪುಷಷ್ಟಿಯುಧ 
ಕೇಳಿಯೋಳ" (8:ಳುುತ. ೯೦.೦೫೦). [ಸಂ. ಷಷ್ಟ್ಮಾಯುಧಕೇಲಿ] 

10 | ಪುಷ್ಪಿಯುಧವೈರಿ (ನಾ). ಕುವಂನ ಶತಂ) ; ಶಿವ; ಪೊಜಮಟ್ಟ 
ದಟಿಂ ನಡೆಗೊಂಡಲ್ಲಿ ಪುಷ್ಪಯುಧವೈರಿಯುಧ್ರಿಗಳನಂಂತೆರ್ದೆಯೊಳ್ಳಿಗೆ 
ರಂಜಶೇಖರಂ (0483. 0೪-೪4). [ಸಂ. ಪುಷ್ಪಯುುಧವೈರಿನ್‌) 

ಪುಪ್ಪಾರ್ಫ್ಯ (ನಾ). ಹೂವುಗಳ ಕಣಣಿಕೆ,--ಅರ್ಥ, ; ಬಂದಿ 
ದಿರ್ಗೊಳ್ನಂತಾಯ್ತು ಕಲ್ಪಕ್ಷಿತಿರುಹಬಹುವುಷಪ್ಪಾರ್ಫ್ಯದಿಂದೆಂಬಿನಂ ಚಿಲ್ಲಿದ 
ರ್ನೊಡತ್ತಿಂವ್ರ ಶೈಲಕ್ಕತಿಶಯಮಹಿಮಂ ಬಂದೊಡಂದಾದಿದೇವಂ (ಪ್ರ. 
೭-೬೦)- (ಸಂ-] 

ಪುಸ್ಪಾಸವ (ನಾ). ಹೂವಿನ ರಸ; ಜೇನೂ; ಮಕರಂದ ; ಶೀರಸ್ಮ 
ಲವಂಗಚೂಕ ಲವಲೀಪುಷಪ್ಪಾಸವಾಸ್ಕಾದಿತಾಲಿಯುತೋನ್ಮಾದೆಯ . - - 
ಸೀತೋದೆಯಿ ಪೋಲ್ವೆಗಿಲ್ಲ ತೊಟ್‌ ಗಳು ವಿಶ್ವಂಭರಾಭಾಗದೆೊಳ್‌ (ಅದಿ ಪು. 
೦-೩9); ಪುಪ್ಪಾನವವನ್ನು ಇಳುವ-ತೊಶ್ತಿನ ಕೂಸಾದ ಈ ದುರುದುಂಬಿ 
ತುಂಬಿಯು. ಪೂಜ್ಮಳಾದ ಈಕೆಯ ಮುಖಕ್ಕೆ ಎರಗುವುದು- (ಕಾಳುಂಶ. 
೯೦-೦೩೬). [ಸಂ.3 

ಪುಪ್ತಾಸಾರ (ನಾ). ಹೂಮಳೆ; “ಪುಷ್ಪವೃಷ್ಟಿ : ನುತ ಪುಷ್ತಾಸಾರ 
ಮುದ್ಯದ್ದಿ ವಿಜಜಯನಿನಾದಂ ೩ -  ಚಾರುಸಿಂಹಾಸನಮೆನೆ ನೆಗಟ್ತೀ 
ಪ್ರಾತಿಹೌರ್ಯ್‌ಪ್ಟಕಂ ವಿಶ್ರುತವತಾಗಿರ್ಕುಂ ಸುರೇಂದ್ರೋಪಕೃತಮೆನಿಸಿ 
(ಸುಕುವೂ- 9-2ರಿ)- [ಸಂ.] 

ಪುಷ್ಪಾಸ್ತ್ರ (ನಾ). ದಿ. (ಕಾಮನ) ಹೂವಿನ ಬಾಣ ; ಇದು ನಿನ್ನರ್ಚಿಸು 
ಏಕ್ಷುಚಿಪಮಿದು ನಿನ್ನೀ ಲೋಕಮಂ ಕೈಗೆ ಮಾಡಿದ ಪುಷ್ಪಾಸ್ಟ್ರಂ (60ಫು. 
00-೬೩). ೨ ಕಾಮ; ಮನ್ಮಥ. [ಸಂ.] 

ಪುಷ್ಟಿಣಿ (ನಾ). ೧. ಹೂವು ಬಿಟ್ಟೂದಂ; ಹೂತುದು. ೨. ಮುಟ್ಟಾ 
ದವಳು; ಯತುಮತಿ : “ಪುಸ್ಪಿಣೀ-ರಜಸ್ವಲಿ” (ಕಾಕಕ್ಕೆ. ೦೮೩): 
೧,೨; 'ಆವಗಂ ಪುಪ್ತಿಣಿಯರಾಗಿರ್ಪರಿಲ್ಲಿಯ ಲತಾವಧುಗಳಿವರೆ 
ಸೊಃಂಕಲೆ ಬಾರೆದೆ:ದು ರಾಜೀವವಿತ್ರಂ ತನ್ನೆ ನಿರ್ಮುಲಕರಂ೪ಂ ವೆ 
ದೆಗೆದಂ (ಕ್ಲ ಎಳಾ. ೩-೨೩). [ಸಂ ಷಪ್ತಿಣಿ:] 

ಪುಪ್ಪಿತ (ಗು). ೧. ಹೂವು ಬಿಟ್ಟ : ಹೂವರಳಿದ : ಏರಿದನು ಸೌಮಿತ್ರಿ 
» .. ವಿರಳ ಪರ್ಣದ್ರು ಮದ ಪುಷ್ಟಿತಶರೀರದಾ ಸ್ಟೈರ್ಗಚುಂಬಿತಸಾಲದುನ್ನತ 
ಶಿರದ ಕರದ ಗೋಪುರಕೆ (ಕ್ರೀಂ ವಹಿ- ೦೩೭-೦೪೬)- (ನು). ೨. ಹೂವು 
ಬಿಟ್ಟುದು: ಹೂತುದು : ಒದೆದಶೋಕೆಯಂ ಬಕುಳಮಂ ಮುಕ್ಕುಳಿಸಿ 


15 


ಶ್ರ 


ಮದ್ಯದಿಂದೆ - . . ಪಷೆಪ್ತಿತಂ ವಿಡಿ ತೋಲಕದರಂಬುಜಾಕ್ಷಿಯರ್‌ 
40 (ಶೈರಿರಾ, ೮-೦೬). [ಸಂ.] 
ಪುಷ್ಟಿತಾಗ್ರ (ನಾ).[ಛಂದ] *ರ್ಧಸಮವಾದ ಅಕ್ಷರವೃತ್ತಗಳಲ್ಲಿ 


ಒಂದು ; ಪುಸ್ತಿತಾಗ್ರಃ-ಇದರ ವಎಷಮಪಾದಗಳಲ್ಲಿ ನನರಯ ಗಣಗಳೂ 


ಸಮಪಾದಗಳಲ್ಲಿ ನಜಜರೆ ಗಣಗೆಳೂ ಒಂದು ಗುರುವೂ ಬರುವುವು 
(ಕೈನಿಡಿ: 6೯)- [೫ಂ. 'ಪುಖ್ರತಾಗು 
46 ಪುಪ್ಪಿತೆ (ನಾ). -ಪುಪ್ಪಿಣಿ ೨: “ತುಅುಮಿಂಡಿಯೆ?ದು ಪುಸ್ತಿತಯಾವ 


ಕಾಂತೆ” (ಕಸಾ. ೬೨-೩೬೨); ಮೈನೆರೆಯದೆ 'ಬಹುಕಾಲ ಕಳೆದ ಸ್ತ್ರೀಯು ಈ 


ಪುಪ್ಪಿಸು 


ಚೂರ್ಣವಂ ಸೇವಿಸೆ ಪುಸ್ಪಿತೆಯ:ಹಳು (ಸಕವೈ- ೧೪೭). (ಸಂ. ಪುಪ್ಪಿತಾ] 

ಪುಪ್ಪಿಸು (ಕ್ರಿ): ಹೊವು ಬಿಡು; ಪುವ್ಚಿತವಾಗು : ಅಲಕ್ತಕರಂಜಿತವಾದ 
ಚರಣಸ್ಭರ್ಶದ ವುಹಿಮೆಯಿಂದ ಪುಪ್ತಿಸಿ ಸರ್ವದಾ ಪರಿಮಳಯುಕ್ತ 
ವಾಗಿರುವುಮುಯಿದು (ಸೌಗುಂ. ೨6೨-೦೭೩);  ಪುಪಿಸಿದ, ಮರಗಳ 
ಮಧ್ಯದಲ್ಲಿ ಪರಾವಸುವಿನ ಹೆ:ಡಶಿ ತನಿಯಾಗಿ ನಡೆಯುತ್ತಾ ಇದ್ದಳು 
(ಪಾಸಶಿ. ೦೭೦)- [ಪ್ತ 1 - ಇಸ್ಕು)] 

'ಪುಪ್ಪೇಷು (ನಾ). ೧. (ಕಾಮನ) ಹೊವಿನ ಬೂಣ : ಇವು ಕಂದರ್ಪಂಗೆ 
ದೋರ್ದರ್ಪವಂ... ಅಡರಿಸುಗುಂ ತಮ್ಮ ಪುಷ್ಪೇಷುವಿಂ ತಮ್ಮ 
ವಿಕಾಸೋಲ್ಲಿ ಸದಿ ತಮ್ಮತಿಪರಿಮುಳದಿಂ ತಮ್ಮ ಚಿಲ್ವಿಂದೆನಲ" ಜಾತಿವನೇ 
ಜಾತಪ್ರಸೂನಾವಳಿಯನಿಟಿಸಿ ಸಂಪತ್ತುವೆತ್ತಿರ್ದುದೆತ್ತಂ (೪ಗವಿ- 9-೬೩). 
೨. ಕಾಮ; ಮನ್ಮಥ : ಅದೆ ೮ಂದರ್ಪಂಗೆ ದೋರ್ದರ್ಪದ ಮೊದಲದೆ 
ಪ್ರಷ್ಟೇಷುಗೀ ಲೋಕಮಂ ಗೆಲ್ವದಟೆಂದೆತ್ತಿರ್ಪ ಚೈತ್ರಧ್ವಜ: (ಅ3ಫು, ೨-೪೬)- 

[ ಸಂ.) 

ಪುಷ್ಯ (ನಾ). ೧. ಹೂವು; ಪುಷ್ಪ. ವಿ. ಪುಷ್ಕರಾಗವೆಂಬ ರತ್ನ. 
೩. ಚಾಂದ್ರಮಾನತಿಂಗಳುಗಳಲ್ಲಿ ಹತ್ತನೆಯದು : ಅಮರ್ದಿರೆ 
ಪ್ರಷ್ಕ ಪೂರ್ಣಮೆಯೊಳಂ ನಯಮಂತತಿಶುದ್ಧಮಪ್ಪ ಕುಂಕುಮಮನೆ 
ಪೂರ್ವಮಪ್ಪ ಫಲಮಂ . - . ಪಿಡಿದಿರ್ದು ಮಾಅಲಾ ಕ್ರಮದೊಳಗಕ್ಕು 
ಮೂಜನೆಯ ತಿಂಗಳೊಳಯ್ವಡಿಲಾಭಮುತ್ತಮಂ (ಇಟ್ಟವು. ೬-೪೦); 
ಆ ಮಾಸವೆ: ಚೈತ್ರ ವೈಶ:ಖ . . - ಪುಷ್ಕ ಮಾಘ ಫಾಲ್ಗುಣಮೆದು 
ಹನ್ನೆರಡು ತೆಅನಾಗಿಹುದು (ಏರೇಳ. ೩೨೦) ; ಪುಷ್ಕಪ್ರಭಾತದೊ€* ಕ್ರೌಂಚ 
ಪಕ್ಷಿಯ ಪಂಕ್ತಿ ನೆರೆದು . . . ದನಿಸಂತೆಗೈವಂತೆವೋಲ್‌! (ಶ್ರೀರಾಮಾ. 
೯0-48೪). ೪. ಪೂಜೆ ; ಅರ್ಚನೆ. ೫. ಬೆಲೆ; ಕ್ರಯ. ೬. ಶೂನ್ಯ: 
ಅಮಂಗಳ : “ ಬೆಲೆ ಶೂನ್ಯ ಮಾಸ ತಾರಕಿ ಕಲು ಪೂಜೆಯುಮಾಜು ಪುಷ್ಯ 
ಶಬ್ದಮದಕ್ಕುಂ” (ನಾಣಕಂ. ೦೩೨); “ ಶಿಳೆಯುಂ ತಾರಗೆ ಮಾಸಭೇದ 
ಬೆಲೆ ಶೂನ್ಮಂ ಪುಷ್ಕಮುಕ್ಕು೦” (ವಾನಾರೆ. ೦೩೦). ಪ್ಲೀಜ್ಕೋತಿ] ಇಪ್ಪತ್ತೇಳು 
ನಕ್ಷತ್ರಗಳಲ್ಲಿ ಎಂಟನೆಯದು ವಂತ್ತು ಆ ನಕ್ಷತ್ರದಲ್ಲಿ ಬರುವ ಮಳೆ : 
“ಪ್ರಷ್ಕಂ ತಿಷ್ಯಮೆಂದೆನಿಕ್ಕುಂ” (ಮಂಗರಾ. ೦೨-೭); ಪುಷ್ಯ ಆಂಗೀರಸ 
ತಿಷ್ಕಂ ವಾಚಸ್ಪತಿ ಬೃಹಸ್ಪತಿ. ಈ ೫ ಪುಷ್ಕನಕ್ಷತ್ರಕೆ ಹೆಸರು (ಕಾಸ್ಮರ. 
೬೨-೦); ಪಷ್ಯ ಪುಸಿಯದ ಳೆ (ಗಾರೆ). {ಸಂ.] 

ಪುಷ್ಕಮಾಸ (ನಾ). ೧. ಪುಷ್ಯ ೩: “ ಪುಷ್ಕಮಾಸಮಂ ಸಹಸ್ಯಮೆಂಬುದು ” 
(ಹರಾಯು. ೦೪-೦೦೬): ೨. ವಂಂಗಳಕುರ್ಯಗಳು ನಡೆಯದ ತಿಂಗಳು; 
ಶೂನ್ಯಮಾಸ : ಪುಷ್ಕಮಾಸವೆಂದರೆ ಶೂನ್ಯಮಾಸ. ಮಂಗಳೆಕಾರ್ಯ 
ಗಳಿಗೆ ಪ್ರಶಸ್ತವಲ್ಲದ ತಿಂಗಳು (ರೊ). [ ಸಂ. ] 

ಪುಷ್ಕಮಿ (ನಾ). ೧. ಪುಷ್ಕ ೨ : ಆ ಖಗೋಳವಲ್ಲಿ ಅಶ್ವಿನಿ ಭರಣಿ ಕೃತ್ತಿಕಾ 
ರೋಹಿಣಿ ಮೃಗಶಿರಾ ಆದರ ಪುನರ್ವಸು ಪ್ರಷ್ಮಮಿ ರೇವತಿ 
ಗಳೆಂಬಿಪ್ಪತ್ತೇಳು ತಾರೆಗಳು (ಏನೀ: ೨೩6) ; ಕಟಕದ ದೇಹವೇ ನಮ್ಮ 
ಪುಷ್ಕಮಿನನಕ್ಷತ್ರ (ನಕ್ಷತ್ರ. ೭೬); (ಎಸಮ್ಮೆ. ೫೪, ೩೦). " ಪಾಡ್ಯಮಿ > ಪರಾ. 

[ಆ ಪಷ್ಕ) 

ಪುಷ್ಕರಾಗ (ನಾ). ೧. ಹಳದಿಬಣ್ಣದ ಒಂದು ಬಗೆಯ ರತ್ನ: 
“ ಪೀತಕಾಂತಮೆನೆ ಪ್ರಷ್ಯಲಾಗಂ " (ಮಂಗರಾ. ೩೦-೬); ವಜ್ರದ ಕಂಬ 
ವಿದ್ರುಮದ ತೊಲೆ ಪುಷ್ಕರಾಗಮೊಪ್ಪುವ ಜಂತೆ ಮರಕತದ ಲೋವೆ 
ಮುತ್ತಿನ ಸೂಸಕ (ಹಕ. ೪-೬); ಸಲೆ ಪುಷ್ಕರಾಗದ ತೊಲೆಗಳಿಸೆವ ಮಾಣಿ 
ಕಂಗಳ ಲೋವೆ ಮುಂತ್ತುಗಳ. ಸೂಸಕಂ . . . ರಂಜಿಸಿತು ಚಾವಡಿಯ 
ಚೌರಸದೆಡೆಯೊಳು (ಶೈರಿ:ರಾ. ೦೬-೨೩). ೨. ಒಂದು ಕುಲಪರ್ವತದ 
ಹೆಸರು : ಶಂಖಕೂಟ ಪ್ರಷ್ಕರಾಗ . “ಶೈಲೇಂದ್ರಮೆಂಬ 
ಹದಿನೇಳು ಕುಲಗೋತ್ರಂಗಳೇ ಪೂರ್ವೋಕ್ತ ಸುಪಾರ್ಶ್ವವೆಂಬ ಕೀಲಕ 


೫೭೨೮ 


10 ಪುಸಲತ್ತು. ಫುಸಲತ್ತು (ನಾ). 


20 


25 


80 


ಪುಸ್ಕಿ 


ಪರ್ವತಕ್ಕೆ ಬಡಗಣದಿಕ್ಕಿನಲ್ಲಿಹವು (ಶಿವೇಳೆ. ೨೦೬). [ ಸಂ.) 

ಪುಸ್‌ (ನಾ). ಒಂದು ಅನುಕರಣ ಪದ ; ಮಳೆ ಬಂದು ಪಟಾಕಿಗಳೆಲ್ಲ 
`ಪುಸ್‌' ಎಂದುವು (ರೂಂ)- 

ಪುಸಕಿ (ನಾ). ಕೈಲಾಗದವನು : ದುರ್ಬಲ: ಹೋಗೋ ಲೇ. ಹೋಗೋ 
» * * ₹ರೀ ಕುರೀ, ಹೆಣ್ಣಾ ಪುಸೇ. ಕೈಲಾಗದವನೇ! (ನರೆರಾ, 1, ೩೨8). 

(« ಮರಾ. ಫುಸಕಾ) 

ಪುಸಕ್ಕನೆ (ಅ). ಕೂಡಲೆ ; ಒಮ್ಮೆಲೆ; ಒಮ್ಮಿಂದೊಮ್ಮೆಲೆ : ನಿನ್ನವ್ವ 
ಮನೇಲೇ ಇರಬಹುದಾಗಿತ್ತೂ. ಪುಸಕ್ಕನೆ ತೌರುಮನೆಗೆ ಹೊರಟುಹೋದರು 

[ಪುಸಕ್‌ 4 - ಅನೆ] 

೧. (ಉಕ) ಸಲಿಗೆ; ಸದರ. ೨. 
ಬೆಂಬಲ ; ನೆರವು; ಪ್ರೋತ್ಸಾಹ ; ನಿನ್ನ ಪುಸಲಶ್ತಿನಿಂದಲೇ ಈ ನಿನ್ನ 
ಬಂಧುವು ನನಗೆ ಕುಚೇಷ್ಟೆ ಮಾಡುತ್ತಿರುವನು (ಕುಳಸೀ. ೭); ಅತ್ತೆಯವರು 
ತಾವಾಗಿ ಹೆಂಗ ಇರವಲ್ಲರ್ಯಾಕ. ನೀವೂ ಅಷ್ಟು ಪುಸಲತ್ತು ಕೊಟ್ಟು ನನ್ನೆ 
ಕೆರಿಭಾವಿ ಪಾಲಾಗೂ ಹಂಗ ಮಾಡಬ್ಮಾಡಿರಿ (ಗುನಾಖ. 088). ಫುಸಲತ್ತು: 
ವಿ. ಆಕೆಗೆ ನಿಮ್ಮ ಗೆಳತಿಯರ ಫ್ರಸಲತ್ತು ಬಹಳ ಅದ (ಉತ್ತಗೃ, ೬೪) ; 
ಗಂಡನ ಫುಸಲತ್ಮು ಇದೆ, ಆದಕ್ಕೆಂತಲೇ ಪಾರ್ವತಿ ಹೀಗೆ ಮಾಡುವಳು 
(೬ಟ್ಷಿತೊ. ೭೦). [೯-ಹಿಂ. ಫ್ರುಸಲಾನಾ- ಸವಿಮಾತುಗಳಿಂದ ಮನವೊಲಿಸು] 

ಪುಸಲಾಯಿಸು (ಕ್ರಿ). ೧. ಸವಿಮಾತುಗಳಿಂದ ಮನನವೊಲಿಸು,- 
ಪ್ರೇರಿಸು ; ನಾವು ಇದಕ್ಕೂ ಸೊಗಸಾದ ಮತ್ತೊಂದು ಊರಿಗೆ 
ಹೋಗೋಣವೆಂದು ಮೆಲ್ಲನೆ ಪುಸಲಾಯಿಸುವನು (ಠಾತತ್ರ. ೬) ; ರಾಜಣ್ಣ 
ಗೋಗರೆಯುಪ ದನಿಯಲ್ಲಿ ಪ್ರವಿತಾಲಳನ್ನು ಪುಸಲಾಯಿಸತೊಡಗಿದ 
(ಮರಳ. ೩೭), ೨. ಎತ್ತಿ ಹಾಕು; ಕಳವು ಮಾಡು; ಮನೆಮಕ್ಕಳು 
ಅಟ್ಟದ ಮೇಲಣ ಡಬ್ಬದಿಂದ ಲಾಡುಗಳನ್ನು ಪುಸಲಂಯಿಸಲು ಸದ್ವಿಲ್ಲದೆ 
ಮೆಲ್ಲಮೆಲ್ಲನೆ ಹೆಜ್ಜೆ ಹಾಕಿ ಹೋಗುವಂತೆ, ನಾವಿಬ್ಬರೂ ಕ್ಲಬ್ಬಿಗೆ ಹೋಗಲು 
ಸದ್ದಿಲ್ಲದೆ ಹೆಜ್ಜೆಯನ್ನು ಹಾಕಲು ಪ್ರಾರಂಭಿಸಿದೆವು (ನಕೆರಾ. 31, 660)- 

[ ಪುಸಲ್ಮಾ (೧ *- ಹಿಂ. ಫುಸಲಾನಾ) + -ಇಸ್ಕು) 
ಪುಸಲಾವಣೆ (ನಾ). ಸವಿಮಾತುಗಳನ್ನಾಡಿ ವಶಪಡಿಸಿಕೊಳ್ಳುವಿಕೆ,-- 
ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಿಕೆ ; ಅವರ ಪುಸಲಾವಣೆಗೆ ಮರುಳಾದವ 
ನಂತೆ ನಟಿಸಿ, ಅವರ ಮಾತನ್ನೆಲ್ಲಾ ಕೇಳಿ ನನಗೆ ವರದಿ ಮಾಡಬೇಕು 
(ಕೆಂನೆ, ೦೦೦); ಇದೆಲ್ಲ ಎರಡನೆಯವರ ಪುಸಲಾವಣೆಯ ಫಲ (ಶ್ರೇಮುಶ್ರ. ೪೨); 
ಈ ಪುಸಲಾವಣೆಯ ವಿಷಯವನ್ನು ಇವರು ತಮ್ಮ ನಿಶೆಯ ಗುಂಗಿನಲ್ಲಿ 
ಸಾಹೇಬಜನರಿಗೆ ಹೇಳಿದರೆ ಎಲ್ಲ ದೋಷ ನಿಮ್ಮ ಮೇಲಲ್ಲವೇ ? (ಠಾರತಿ. ೭೦)- 

[ಪುಸಲಾಯಿಸು + - ಅಣ್ಮೆ-/ಮರಾ. ಫುಸಲಾವಣೀ) 

ಪುಸಿ, ಹುಸಿ, (ಕ್ರಿ). ೧. ಸುಳ್ಳಾಗು ; ನಿಷ್ಟಲವಾಗು ; ವ್ಯರ್ಥ 
ವಾಗು : ಪುಸಿಗುಮೆ ದೇವ ಮಂತ್ರಮೂಲೋಹಿವಿಜಯ ಎಂಬೀ ವಾಕ್ಕಂ 
(ಶಂತತಂ. ೨೦೦-6); ಯುಷಿಗಳಾಡಿದ ವತಾತು ಪುಸಿಯದು (ಕೈ ಬರಾ. ೩೦-೩೬); 
ಶಿವನ ಬೆಸನದು ಪುಸಿವುದೇ (ನತಕೋ, ೯-೩6). ೨. ಕೊಟ್ಟ ಮಾತಿಗೆ 
ತಪ್ಪು ; ಕೈಕೊಂಡ ಪ್ರತಿಜ್ಞೆಯನ್ನು ಈಡೇರಿಸದಿರು ; ವಚನಭಂಗ 
ಮಾಡಂ ; ಚಾಳುಕ್ಯವಂಶದೊಳೆಲ್ಲಿಯುಮಿನ್ನೆವರೆಗಂ ನುಡಿದು ಪುವೆದುಂ 
ಆಡಿ ಅಳುಪುವುದುಂ . - - ಕನಸಿನೊಳಪ್ಪೊಡಮಿಲ್ಲಂ (ಗರಾಹು, ೨-೭ ವಗ; 
ಖಣ್ನಳಿ ವಾಸುದೇವ ಮೂಳಭದ್ರೋದ ವನ್‌ ನುಡಿದು ಪುಸಿಯರ್ತ್ರೊದಟ್ಟು 
₹೦ಸಿಯಂ ಮಹಾಸಮುದ್ರದನ್ತೆ ಮೇರೆದಪ್ಪರ್ಬ್ಬಲದಲ್‌ ಮಹೇಶ್ವರನನ್ನೆರ್‌ 


(ಶಂಶಶಂ, ೪೧). 


(ಎಳ. 1೪. ಶೆಗ್ಗಡ. 0೭-೦೨; 3033) ; ವಂಚಕನಂ ನುಡಿದು ಪುಸಿವನಂ 
ಸಂಗರದೊಳಿ್‌ ಹಿಂಚುವನಂ ಪಟುಗೊಂಡದ ಸಂಚದೊಳಿಕ್ಕಾವ 
ಕಾಲಮೇಟದ ತೆಅದಿಂ (ರಕಕು. ೩-೦6). ೩.. ಸಂಳ್ಳು ಹೇಳು; 


ಅಸತ್ಯವನಲ್ನ ನುಡಿ: ಪುಯದುದು ಪರಾಂಗನೆಗಾಟಸದುದು ಕೊಲ್ಲದುದು 


ಪುಸ್ಥಿ ೫೭೨೯ 


ಮೋಹಮಿಲ್ಲದುದಟ್‌ವಂ ಪೊಸಯಿ:ಸು ವುದು ವೈರಾಗ್ಯದ ದೆಸೆಗೆಸಪ್ರದು 
ಧರ್ಮಂ (606. 3-೭೯); ಇಲ್ಲದುದನೆಂತು ಪುಸಿದುಂಟೆಂಬೆಂ (ಸುಳುವತಿ. 
೬-೪೬); ಕಡುಗಾಯ್ದು ಪಾರೆಯೆಂತುಂ ಸುಡಲರಿಯದು ಸತ್ಮಮುಳ್ಳನಂ 
ಪುಸಿವವನಂ. ಸುಡುವುದು (ರಠರ್ತಿಮ್ಮ. ಪರವಪ್ರಾಣೂರ್ಥಂ 
ವುಸಿದೊಡೆ ದೋಷಮಿಲ್ಲ (ರಂಳು. ೨-೦೬6 ವ)- ೪. ಮೋಸಗೊಳಿಸಂ ; 
ವಂಚಿಸಂ : ಬಂಚಿಸಿ ತನ್ನನುಜೆಯ ಧನಮಂ ಚಪಲಂ ಕೊಂಡು ಪುದು 
ಕಳವಳಿಸಿ ಖಳು ಈಗಳಲ್ಲಿ ವಾನರನಾದಂ (6ರಿಪು. 3-00); 
ಕೊಂದರಿಂದಿಂತೀಗಳ” ಪುಸಿದೀ ಘಟೋದ್ಭವನನಾ ಕೌಂತೇಯರ್‌ (ಶುಶಳಾ. 
೧೨ ೪): ಹುಸ್ಕಿ : ೧. ಆಡಿ ಹುಸಿಯಲ್ಕೆಚ್ಚು ತಪ್ಪಲು ಖೋಡಿಗಾಂಬುದು 
ಲೋಕ (ತಂಳಶ. ೨೦-9೩); ಮುನಿವಚನವಿದು ಹುಸಿಯ[ಕಾಕಾಂ- ತಪ್ಪ) 
ದಾಸುರಜನನ ತಪ್ಪದು ನಿಮಗೆ (ಕೊರ. ೦ 6-೨0); ಸುಕ್ಷೇತ್ರದೊಳು 
ಬಿತ್ತಿದ ಬೀಜ ಹುಸಿವುದೆ (ಶಕತ. -೩-೪೩). ವಿ. ನುಡಿದು ಹುಸಿವನೆ 
'ಶರೆಣನು (೨ಸವ. ೬೭೬); ತತ್ವಮಸಿ ಹುಸಿದಿಹರೆ ಉತ್ತಮರು ಕುಸಿದಿಹರೆ 
ನಿತ್ಯರು ಕೇಡ ಬಗೆದಿಹರೆ ಸತ್ಯವನೆತ್ತಲಜಸುವುದು (ಸರ್ವಜ್ಞ. ೦೨೩೦)- 
೩. “ಹುಸ _ಅನೃತೇ " (ಕಳುರಾ)) ಹುಸಿಯದ ಬೇಹುರಿಯೇ ಇಲ್ಲ 
(ಶಂಕಕಂ. ೦೬೭-೦೦); ಒಡಲುಗೊಂಡವ ಹಸಿವ ಒಡಲುಗೊಂಡವಎ ಹುಸಿವ 
ಒಡಲುಗೊಡವನೆಂದು ನೀನೆನ್ನೆ ಜಡಿದೊವೆ)ಿ ನುಡಿಯದಿರಾ ನೀನೆ 
ವ್ನಂಶೊಮ್ಮೆ ಒಡಲುಗೊಂಡು: ನೋಡಾ (ರೇರಾನ. 36-08) ; ಆರು 
ಕೊಟ್ಟರು ಶರೆವನಿದ ಮದನಂರಿಯೋ ನಿಮ್ಮಯ್ಮನಹ ಜಂಭಾರಿಯೋ 
ಮೀಣ್‌ ಕೃಷ್ಣದ್ರೋಣರೊ ಹೇಳು ಹುಸಿಯದಿರು (ಕುನ್ಮಾರ್ರೋ. ೧೪.೦೩)- 

ಪಸಿದು ನುಡಿವರ ಗಂಡ - ಮಾತಿಗೆ ತಪ್ಪುವವರನ್ನು ಮೆಟ್ಟುವ 
ವೀರ ; ಒಂದು ಬಿರುದು : ಸತ್ಮರಾಧೇಯು ಪುಸಿದು ನುಡಿವರ ಗಂಡ 
(೪3- 1, 96-39, 1247): ಪುಸಿವರ ತೂಲ, ಹುಸಿವರೆ ಶೂಲ, ಹ:ಸಿವರ 
ಸೂಲ ಇ ಮಾತಿಗೆ ತಪ್ಪುವವರಿಗೆ ಶೂಲದಂತೆ ಇರಂವವನಂ ; ಒಂದು 
ಬಿರುದು : ಒಳ್ಬಿನ ಕಣಿ ನಿರ್ಮಲಕೀರ್ತಿನೇವಿು ಪುಸಿವರ ಶೂಲಂ (ಅಟ್ಟದ. 
9.39); ಹುಸಿವರ ಶೂಲ ನಿಗಳಂಕಮಲ್ಲ ಚಲದಂಕೆರಾಮ ರಾಯಗಂಡರ 
ದಾವಣಿ ಕಲಿಗಬ(ಳ) ಮೊಖದ ಕೈ ಸುಭಟಚೂಡಾಮ:ಣಿ (ಎ. ೩೩೪11, 
೧೬೦-೦೭ ; 3256); ಹುಸಿವರ ಸೂಲಂ ಗಂಡರ ದಾವಣಿ ನಿಗಳಂಕಮಲ್ಲ 
ಚಲದಂಕರಾಮ ನಿಸ್ಕಂಕಮಲ್ಲರುಂ (ಕ2. iv, 96-46; 1247); ₹ಲಿಗಳ 
ಮುಖದ ಕೈ ಕಟಕಸೂಲಕತಾಆ ಹುಸಿವರ ಸೂಲ ಕಡಿತಲೆಯ ಮಬ್ಲಂ 
- * - ಸಂಗಿರಾಯ ಒಡೆಯರು ದಳವತಿ ನಡದು ಬಟ್ಟಕಳದಲ್ಲಿ ಕೂಡಿದಲ್ಲಿ 


(ಕ: 7. ೪೦-8೩; 1415). 


೬-0೪9); 


26 


[ದೇ.॥ ತಮಿ, ಪೊಯಾ್‌ ;: ಮಲ. ಕೊಡ. ಪೊಯ್‌ ಎಸುಳ್ಳು, 
ಭ್ರಮೆ ; ಗೊಂಡಿ. ಬುಸುನಾ) 
ಪುಸ್ಥಿ, ಹುಸಿ, (ನಾ). ೧. ಸುಳ್ಳು: ಸಟೆ; ಅಸತ್ಯ ; “ತೊದಳ್‌ | 36 


ನೂಳೆಂದು ನೆಆ್‌ ಪುಸಿಯೆನಲ್ಕನೃತಮಕ್ಕು” (ಕಳ್ಳ. ೩); ಕುಸುಮಂ 
ಗಳೆಂಬ ಮಾತದು ಪುಹಿ ದಹನವುಯಂಂಗಳಂಬುಗಳ್‌ ಮನಸಿಜನಾ (ಕರಾ, 
೩-0೮೪), ಸತ್ತನೆ ಮತ್ತೆ ಪುಟ್ಟುವಂ ಗಡ ಪುಸಿ ಕಾಣ ಡಂಬಮಿದು ಖೇಚೆರ 
ನೀನಿದನೆಂತು ನಂಬಿದೋ (ಅರಿಪು. ೨- ); ಪುಸಿ ಠಕ್ಕು ರವುಳಿಗಳಲ್ಲ ಕಟ್ಟಿ 
ಎಸೆದು... ಕೊಲ್ಲುವರೊ ನಿನ್ನವರು ಶೇಳಲ್ಲಿ (ಬಕರ ೨-೩-9). 
೨. ತೋರಿಕೆ; ಕೃತ್ರಿಮತೆ; ಸೋಗು: ಬಸವರಾಜಂ ವುಸಿಯ 
ತಾಯ್ತುಂದೆಗಳ್‌ ವೋದುದಂ ಕಂಡಾದರಂ ಮಿಕ್ಕು ಸಂಸಾರದ 
ಭಾರವಳಿದು ನಲಿನಲಿದಾಡಿ (ಜರ. ೨-೩), ಕೂಡೆ ಮಮ್ಮಲಮುಣುಗಿ 
ಪುಸಿಗೆ ನಸುನಗುತೆ - - - ನಿನ್ನ ಸುತನೆಂ ಕಂಡು ಮೂಡಿತುತ್ಸವಮೌಂದನಾ 
ದುಷ್ಟಬುದ್ಧಿ (ಕ ಜಾ. 30-೩9), ವಂಂಗುರುಳಗರೆ ಕಣ್ಣಿನೊಳೊತ್ತಿ 
ಜಲವನು ಹಿಂಗದೆ ತಂದುಕೊಂಡಾಗ ಆಂಗನೆ ಪುಸಿಗೆ ದುಃಖಿಸುತೈದಿಯಾತನ 


ಪುಸ್ಸಿ 

ವಖುಂಗಡೆಯಡ್ಡಗಟ್ಟಿದಳು (ಕಂಠಂ. ೬-೦೬). ೩. ಸಾರವಿಲ್ಲದುದು ; 
ನಿಸ್ಪತ್ತ್ವವಾದುದು ; ನಿಷ್ಟ ಯೋಜಕವಾದುದು : ನಿನ್ನ ನಾಭಿ 
ವಳಯಕ್ಕೆ ವೂಗೊಳಂ ಪುಸಿ ನಿನ್ನ ನಿತಂಬಕ್ಕೆ ಪುಳಿನಸ್ಥಳಂ ಪಳಿವು (ಎಂಂ6. 
೮೪-೦೬). ೪. (ಆಲಂ) ಅಸಾಧ್ಯ ; ಅಸಂಭವ : ಇಂದಿನ ದಿನಂ 
ಸಕಲಜಗಕೆ ಕಡೆಗಾಲಮೇಂ ಬಂದುದೋ ಕಟೀಟಾ ಮತ್ತುಭಟನಾವವಂ 
ನಿಂದು ಕಾದುವನವನ ತುಯ್‌ ಪುಸಿ (ಕಂತ. ೪-೬. ಹುಸ್ಕಿ: 
೧. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ (55ರ. 343); 
ಕಂದನಶ್ವತ್ನೂ ಮ ಹುಸಿಯೆನಗಿಂದು ಬೇಹ ಕುಮಾರ ನೀ ನಿನ್ನಿಂದ 
ತನ್ನಯ ಕೀರ್ತಿ ಮೆಟವುದಂ ಮೂಜುಲೋಕದಲಿ (ಕುಶ್ಮಾಲ್ರೋ. «-30) ; 
ಬಲ್ಲೆನೆಂಬುವ ಮಾತು ಎಲ್ಲವೂ ಹುಸಿ ಕಾಣೊ ಬಲ್ಲರೆ ಬಲ್ಲೆನೆನಬೇಡ 
ಸುಮ್ಮನಿರಬಲ್ಲವನೆ ಬಲ್ಲಿ (ಸರ್ವಥಾ ೩6೩). ೩, ಇವಳ ಕೆಣಕಿದು ಜೀವದಲಿ 
ಬದುಕುವ ಭವಬ್ರಹ್ಮುಮರೇಂದ್ರರ ಹವಣು ಹುಸಿ (ಕೊರ. 9-00-೬)- 
೪, ಎಮ್ಮಯ ಪುರವನೊಂದಂಬಿನಲಿ ಗೆಲುವವೆ ತಾಯಿ ಹುಸಿ 
(ಕುಲಕ: ೬-4). ೫. ಪುಸುಕಲು ; ಲೊಡ್ಡು ; ಪಿಸುಗು : ವ್ರೆಸ್ತಿನೆ 
ಕಟ್ಟು ಸಡಿಲವಾಗಿದ್ದರೆ, ಹಗ್ಗೆ ಹುಸಿಯಾಗಿದ್ದೆರೆ, ಒಳಗಿರುವ ಹಾಳೆಗಳೂ 
ಗಿಡ ಮಾದರಿಗಳೂ ಚೆಲ್ಲಾಪಿಲ್ಲಿಯಾಗಿ ಚೆದುರಿ ಕೈಗೆ ಸಿಕ್ಕದೆ ಹೋಗುತ್ತವೆ 
(ಸಾಕೂ. ೩36). "ಪುಯ್‌ ' ಪರಾ, 

ಪುಸಿಗೆಗೊಯ್ಕೊಂ- ಒಂದು ಬಿರುದು : ಕೆೊಮರವಿಳಾಸಂ ತಿಯ್ನಾವೆ 
ಮಲ್ಲ ನೊಟವ್ಪು ರೆ ಭೀಮಂ ಪಸಿಗೆಗೊಯ್ದೊಂ ರಾಜರಾಜಾಶ್ರಯಂ 
ಶ್ರೀಮತೆಟಲ್ಲೋರದೇವಂ (೫೪3. 22-1. 4೦-೬೨ ; 963). ಪಸಿಗಿ 
ಪೇಸುವಂ, ಫುಸಿಗೆ ಪೇಸುವೊಂ- ಅಸತ್ಯವನ್ನು ಕಂಡರೆ ಹೇಸಂವವನು ; 
ಒಂದು ಬಿರಂದಂ: ಅದಟಜ್ಮಗಳ್ಳನ್‌ ಆಯ್ಕನ ಚಕ್ರಿ ವಸಗೆ 
ವೇಸುವನ್‌ ಓಟಕ್ಕೆ ನಾಣನ್ಹಿವನ್‌ (ಬ್ಮಳಂ, 090೬ ; ೦೩. ೫1, ೪; 999); 
ಚೆಂಗಗೂವುಣ್ಣಂ ವುಸಿಗೆ ಪೇಸುವೊಂ ಪಿಸುಣ್ಣೆ ಕಾಯ್ವ (ತ. 1x, 
೬೬-೯; 9546). ಭಿ ಪೊದು 2. ಹುಸಿ ಹೋಗು ; 'ವೃರ್ಥವಾಗು ಸ 
ತಪ್ಪು : ಪುಸಿ ವೊರ್ವದ ತನ್ನೊಂದು ಬಾಣದಿಸುಗೆಯಿಂ ರಾವಣ ಕುಂಧ 
ಕರ್ಣ ಮುರೀಚ ಸುಬಾಹುಪ್ರಭೃತಿದಾನವರಂ ತತ್ತಅದಕ್‌ದ ರಾಮನೇಂ 
ಗಾವಿಲನೇ (ಉಮಾತ್ಮ. ೦೩-೭). ಹುಸಿ ಮಾಡು, ಹುಸಿ ಮಾಡು ಇಲ್ಲಿ 
ಸುಳ್ಳಾಗಿಸು ; ಕುರುಕುಲಶೋಣೆತಪಾದಪದ್ಮಶಳಂ ತಳೋದರಿಗೆ 
ವೃಕೋದರನಾಗಿಪು ಕಚೆಬಂಧಬಂಧುರತೆಯನಾತನ ಪೂಣ್ಣ . ಪುಣೆ ಶಿಲಾ 
ತಳಾಕ್ಷರಮೆನಿಹಿರ್ಪ ಜನೋಕ್ತಿಯಂ ವಸ ಮುಬ್ಟನೇ (ಗರಾಯು. ೦-೩೦); 
ಎಡೆವಜ್‌ಯದೆ ವುಚ್ಕಮನಾ ಹಾಚಕಮೊಡವೆರೆದಲ್ಲದೆ ಬೇರ್ಪಡಿಸಿರದೆಂದಡಿ 
ಗಡಿಗುಸಿರ್ವ ಬುಧರ ಬಲ್ಲವಿಕೆಯ ನುಡಿಯಂ ಹುಸಿ ಮಾಡಿ (1ಯಳಾ- 
4-&«). ೨. ಸುಳ್ಳೆಂದು ಸಾಧಿಸು : ಇದುಚಿತಕಎವರಿಚಿತಚಾಟ:ಚವಳಮಿ 
ದೆಮ್ಮ ಮನಮನಾರಯ್ದು ವಿನೆಗೆ ನೆವಮಪ್ಪು ದೆಂದು ಪುಸಿ ಮಾಡಿ ನಸೂ 
ನಗುವುಪೇಂದ್ರನ ಮುಖೇಂದುಗಿಂದು ಮಂದಸ್ಮಿತದಂದ್ರಿಕೆಯೆನೋಲಗೂ 
(ಕರ್ರಫು. ೪-೦೪). ಪುಸಿಯಾಗು, ಹುಸಿಯಾಗು - ಸುಳ್ಳಾಗು ; ವೃರ್ಥ 
ವಾಗು ; ನಿಷ್ಟಲವಾಗು : ಒಡಲೆರೆಡೊಂದೆ ಜೀವಮಿವರ್ಗೆಂಬುದ 
ನೆಂಬುದು ಲೋಕಮಾಗಳಾ ಮಡಿ ಪುಸಿಯಾಯ್ನು (ಹಂನಧಾ. ೧೩-೪); 
ಸ್ಮಿರಸತ್ಮವ್ರಶಿಯೆಂದು ಧರ್ವ್ವರುಟಚಿಯೆಂದಾ ಧರ್ಮಪುತ್ರಂ ದಯಾಪರ 
ನೆಂದೆಲ್ಲರ ವೇಟ್ಮ ಮಾತು ಪು%ಯಾಯ್ತು (ಗಡಾಯು- ೩-೨೬); ಮೇಲುಜಗ 
ವೇಳೊೋಡಿದವು ಧ್ರುವನಾಲಯಕೆ ನೆಲೆದಪ್ಲಿದುದು ಗ್ರಹಮಾಲೆ ಜಾರುರಾಸಿ 
ಜೋಯಿಸರೋದು ಹುಸಿಯಾಯ)) (ಕುವ್ಮಾದ್ರೊೋ- ೦೪-೦೯); ಭೊಮಿ 
ಯಲ್ಲಿ ಬೆಳೆ ಹುಸಿಯಖದೀತು (ಉಾಂಸೂ- 6&೬-೬)- ಪುಸಿಯಿಲ್ಲದಾತೂ 
= ಸುಳ್ಳಾಡದವನು ; ಸತ್ಯವಂತ ; ಒಂದು ಬಿರುದು: 
ಮಹಾಸಾವುನ್ತಂ ಪ್ರೆಶ್ವಕ್ಷಭೂರಿಶ್ಟೆವಂ `ಪುಸಿಯುಲ್ಲದಾತಂ ೫ ೫೫ ಗಾಂ 


ಪುಸಿಕ 


ಳನ್ನೆನ ಬಂಟಂ ಕಟಕಪ್ರಾಕಾರಂ ಗಿರಿದುರ್ಗಮಲ್ಲಂ 
ಸಕದ, ೪6-೪: ೬00); ಪ್ರತ್ಯಕ್ಷಭೂರಿಶ್ರವಂ ಪುಯಿಲ್ಲದಾತಂ ಕಂನನ 
ಬಂಟಂ ಕಟಕಪವ್ರಿಕಾರ೦ (ಸೌಇಇಇ. ಸ1-1, 35-00; 1005): ಪುಸಿಯುಳ್ಳಂ ಇ 
ಸುಳ್ಳುಗಾರ : ಅನೃತವಾದಿ : ಪುಸಿಯುಳ್ಳಂ ಕರಡಿಯಾಗಿಯುಂ ಹಿಂಸಾ 
ನಂದಮುಳ್ಳಂ ಕುಜೀಯಗಿಯುಂ - - - ನೆರಕದೊಳ್‌ ಪುಟ್ಟಿ ಪಲಕಾಲಂ 
ಸೈರಿಸಲ್ಪಾರದ ಮಹಾದುಃಖಕ್ಕೆ ಭಾಜನರಪ್ಪರ್‌ (ರರ್ಮಾಮ್ಮ. ೬-೦66)- 
ಪುಸಿವಂ - ಸುಳ್ಳು ಹೇಳುವವನು: ಅಸ್ಮಿರಂ ವಾಚಾಳು ಪುಸಿವಂ 


ರೆಣವೀರಂ (3323- 


೫೭೩೦ 


6 


ಪುಸಿಗಾಳೆಗ, ಹಿಕಾಳಗ (ನಾ). ತೋರಿಕೆಯ 


ಪುಸಿಗಾಅ (ನಾ). - ಪುಸಿಕ ೧: ವಂಚಕನಾಗಿ 


ಪುಸಿನಡು 


ಯುದ್ಧ ; ಸಂಮ್ಮನೆ 
ಮಾಡುವ ಕದನ : ಕೇಳೆಲವೊ ಸುಗ್ರೀವ, ನೀಂ ತಮ್ಮನೆಂಬೊಲವರಕೆ 
೬ * ಪುಸಿಗಾಳೆಗಂಗೊಟ್ಟೊಡತಿ ಮಲೆತು ಕೊಬ್ಬಿದೆಯಲಾ | (ಶ್ರೀರಾವತಿ- 
೩೦೬-೦೪೨). ಹುಸಿಕಾಳೆಗ: ಕರ್ಣನು ಎರಡು ಸಾರಿ ಗುರಿಯಿಟ್ಟು ಬಾಣ 
ಸಂಧಾನ ಮಾಡುವುದಿಲ್ಲ; ನಮ್ಮಂಥವರು ಹುಸಿಕಾಳಗವನ್ನು ಮಾಡರು 
(ನಕರಾ- ೨೯೪). [ಪುಸ್ಕಿ + ಕಾಳೆಗ] 

ನಡೆದುಕ್ಕೊಂಡ ಬಳಿಕ್ಕಂ 


ಮೂರ್ಮಿಂ - - - ಪಿಶಿಂಚಸತ್ತ್ತ೦  ಮನುಜಂ (ಲೋಕೋಶ. ೦೧-೬೪) ; 
ಪುಸಿವಂಗೆ ವಖಡಿದ ಹಿತವಂ೨ುಂ ಒಳ್ಳಂಗೆ ವತಾಡಿದುಪಕಾರಮುಂಂ - - - 
ವೃಥೆ (ರರ್ಮಾಮ್ಮ. ೦೨-60) [-€ಪುಸೈಿ-/ತಮಿ, ಮಲ. ಕೊಡ. ಪೊಯ3 ] | 0 
ಪುಸಿಕ, ಹುಸಿಕ (ನಾ). ೧. ಸುಳ್ಳು ಹೇಳುವವನು : ಸುಳ್ಳುಗಾರ : 
ಇಲ್ಲವ ಗುಣಮಂ ವೆಅರೊಳ ಸೊಲ್ಳಿಸುವಂ ತನ್ನೊಳುಳ್ಳ ಗುಣವಂಂ 
ತಾನಿಲ್ಲಿಂದಾಡುವ ಪಸಿಕಂಗೆಲ್ಲಂದಂ ಬಂದುದಮುಮು ಸುಜಖತೆ ಚಿತ್ರಂ 


ನಿನ್ನನ್ನರಪ್ಪ ಪುಸಿಗಾಅರ ಸವಿಸಪದೊಳಾನೊಂದು ನಿಮಿಷಮಾತ್ರವುಂ 
ನಿಲಲಾಚಿ"ಂ (ಳಾರಣಿಂ- ೨೩) - [ಪುಸಿ + - ಕಂಜ] 

ಪುಸಿಗೂರ್ಮೆ (ನಾ). ತೋರಿಕೆಯ ಪ್ರೇಮ ; ಕಪಟಸ್ನೇಹ : ಈತಶಂಗೆ 
ಪೊನ್ನೆತ್ತಣಿಂ ಬರ್ಪುದಿದನಾರಯ್ವೆನೆಂದು ಪುಸಿಗೂರ್ಮೆಯಿಂದನೇಕ 
ಚಾಟುಕಾರದಿಂ ನಂಬಿಸಿ ಮೆಲ್ಲನೆ ಬೆಸಗೊಳ್ಳುದುಂ (ಧರ್ಮ, ೨-೧೧೬) ; 
ಬಕವೇಸಿತನದಿಂದೊಡಲ ಸೂಡಿಂಗಿರಲಾಅದೆ ಪೆಸಿಗೂರ್ಮೆಯುಂದೋಪಳ 


(ಫಿತ್ನಳಿ- ೦-೩); ಹೆಂಗೊಲೆಗಂಜದಂ ಪಿಸುಣನತ್ಯಧೆಮಂ ಷಸಿಕಂ ನಪ್ಪಿಕೊಂಡು ಮೆಲ್ಲನಿಂತೆಂದಂ (ಧರ್ಮೂನ್ನು. ೩-೩3): ([ಪುಸ್ಕಿ -- ಕೂರ್ಮೆ] 
- ಸಾರ್ವೆಡೆಯಲ್ಲವೆ ವಾಜಿಮಂದುರಂ (£980. ೬೩೩); ಪಸಿಕನಿವಂ |6| ಪುಸಿಗೆಯ್‌, ಪುಸಿಗೈ (ನಾ). ೧. ಮೋಸಗೊಳಿಸಂವುದಕ್ಕುಗಿ ಮಾಡಿದ 
೬ ೬ ೬. ಪೆರ್ಬುಸಿಯನೆ ಪೇಳ್ತಪಂ (ನೃಷವಿ, ೩6-೦೨೨), ಹುಸಿಕ : ೧. ಹಸ್ತೆಚಲನೆ, ಕೈಸನ್ನೆ : ಇದಿರ್ಚಿ ನಿಂದ ಚಳಕದೊಳ್‌ ಪುಸಿಗೆಯ್ಮಂ 


ಕುಶಲರೇ ಭೀವಖರ್ಜುನರು ಪಾಲಿಸುವ ಬಿರುದೇ ಕೃಷ್ಣನದು. ಹರಿ ಹುಸಿ 
ಕನೋ ಬೆಸಗೊಂಬೆವೆನುತಅ*ಿಯಟ್ಟಿದನು ದ್ರೋಣ (ಕುತ್ಮಾರ್ರೋ. ೭-೨೭); 
ತನುರುಚಿಯ ಮಂಂದಿನನ ರುಚಿ ಕಪ್ಪನುಪಮಾಕಾರದಲಿ ಹೃಜ್ಞಾತನು 
ಕುರೂಪನು ಶಾಂತದಲಿ ಶಶಿ ಬಿಸಿ. - . ಸತ್ಯದಲಿ ಧರ್ಮನು ಹುಸಿಕನಶಿ | 
ರೋಷದಲಿ ತಣ್ಣನೆ ದವಾನಳನೆಂದೊಡರಸನ ಪೊಗಳ್ವನಾರ್‌ (ಈೀವಂಶ- 
೨-೪೨); ಒಸೆದಣ್ಣಗೆಜಗಿ ಬಂದವೆನೆಂದು ಚಾಳಿಸಿ ಪೋದ 
ನಿಮ್ಮು ಕುವರ ಹುಸಿಕಗೆ ದೀಕ್ಷೆ ಸಲ್ವುದೆಯೆಂದು ವಸವಾಜಿಗುಸುರ್ವೆವು 
(ಅರತ. 9೨-8೭). ೨. ವಂಚಕ; ಕಪಟಿ : ಹಸಿದ ದಿಂಡುಕಂಗೆ ಭಕ್ತಂಗೆ 


ತೋಣ್‌ ಅದರ್ಕ್ಶವಂ ತನ್ನುಳ್ಳ ಬಲ್ಬನಿತಅಕೊಳಂ ಮುಂತಣ್ಣೆ ನಿಂತು 
ತುಂಬುಗೆಯ್ಯುಕ್ಕುವಿನ2 (86ನಂ. ೦೬೪-೦೩): ಪುಸಿಗೈ : ೨. ದ.ರ್ಬಲವುದ 
ತೋಳು ; ಸತ್ತ್ವಹೀನವಾದ ಬಾಹು; ನಿನ್ನಯ ಸತ್ತ್ವಸಮೃದ್ಧಿ 
ಯಪ್ಪಿನಂ ಮಣಿಯದೆ ವೊತ್ತುದಿನ್ನೆವರಮಾ ಪುಜಗೈಯದಣಕೊಂದು 
ಖೇದಮಂ ಕ್ಷಣದೊಳೆ ತೂಳ್ಡಿ  ತಾಳ್ದುವುದು 
ಧಾತ್ರಿಯಂ (ತಂತ್ರಪ್ರು- ೪-0೪). [ಪುಸ್ಥಿ 3.ಕೆಯ ೯) 

ಪುಸಿಗೆಳೆ (ನಾ). ಸಂಳ್ಳು ಗೆಳೆತನ : ಕಪಟಸ್ನೇಹ : ಒಳಗೊಳಗೆ ಕಳ್ಚರಂ 
ಪುಸಿಗೆಳೆಯಿಂದೊಳಗೊಳಗೆ ಸುಲಿದು ಪರವನಿತಂಸಂಕುಳಿದೊಳ್‌ ಬಿರೆದರಸ 


ಪಿಂಗದೆ ಪತ್ರ. ಸಮಸ್ತ 


ನಮ್ಮ 
“೬ 


ಎಸಳದ ಧ್ಯಾನ ಉಂಟೇ . - - ಹುಸಿಧ್ಯಾನದಿಂದ ಜೀವದ ಅಸುಗಳ | ೬ ವರಘಮೊಳಗೊಳಗಿಅಳಗುಂ ವಿಚಿತ್ರರೋಗಚ್ಛಲದಿಂ (ರ್ಮಫು. ೦೦-೬೬) 
ಕೊಂಬವು ಇುತಿವರಂತೆ ಹುಸಿಕರ ಭಕ್ತಿ ಕಿಸುಕುಳರ ವಿರಕ್ತಿ ಇವು ಹುಸಿ (ಪುಸ್ಥಿ +. ಕೆಳ್ಗೆ] 

ಎಂದೆ (ವೋಳಮಾ- ೩೭.೨೩6) ; ಸಕಲಮುನಿಜನದ ನಡುವಿತ್ತಿಳೆಯನಿತ್ತು ಪುಸಿಗೈ 'ಪುಸಿಗೆಯ್‌' ನೋ. 

ದಿಲ್ಲೇದು ನುಡಿವಂತಾ ಹುಸಿಕನೇ[ಾಕಾಂ- ನುಡಿದು ಹುಸಿನಂತಾಗಿ] ನೀನು ಪುಸಿಚರಿತ್ರ (ನಾ). ಕಪಟದ ನಡವಳಿಕೆ; ವಂಚಿಸುವ ನಡವಳಿಕೆ; 


(aen- 6೩9) - [ಪ್ಯು -ಕ್ಕ) 
ಪುಸಿಗ, ಹುಸಿಗ(ನಾ).ಎಪುಸಿಕ ೧ : ಪಲಬರ* ಜೀಯೆನೆ ನನ್ನಿಯಂ ನುಡಿವನಂ |೩0 
ಪುಸಗನೆಂಬರ್‌ ಪುಸವಾಶುಗನು ನೆಲದೆೊಳೀತನೆ ಪುಸಿಯಿಲ್ಲದವನೆಂಬರರಸು 
ಗಳ್ಲಿದು ನೈಜಗುಣಮಗಿರ್ಕುಂ (ಶಂಕತಂ. ೩0-6) ; ಅನೃತಕ್ಕೆ “ಅಟ 
ಮಟಿಗಂ, ವಹಿಗಂ, ಪುಸಿಗು (ಕನುದ. ೦೯೬ ಪ್ರಯೋ) ; ಪುಸಿಗನನೆಗ್ಗನಂ 
ಪುರುಡುಗಾಜನಂ - . . ಬಣಜುದೂಜುಗಾಜನಂ ಕಸಗಳಿದಿತ್ತು ಮನ್ನಿಪರ 

ಮಕ್ಕಳ ಪಟಕ್ಕಿಗೆ ತಂದು ಸೊರ್ಕಿಸಾ (8ಳ0- ೬-009)- ಹುಸಿಗ : 


ಮೋಸದ ವ್ಯವಹಾರ ು:. ಪುಸದೈದದ ಪುಸಿಯಜ್‌ತದ ಪುಸಿಧರ್ಮದ 
ಪುಸಿಚರಿತ್ರದಾಗಮದೆಡೆಯೊಳ್‌ ಪುಸಿಬೆ:ನಿಪ[ತಾಕಾಂ. ಪುಹಿವ ಬಲ್ಮೆಯೋದು 
ಗಳಂ ತೂಂ ಪಸರಿಸುವ] ಠಳಕೈಸಮುಯುದ ದೆಸೆಪೋಗರದೆ €ತುವ & 
[ಪುಸ್ಥಿ 4+ ಚರಿತ್ರ] 

ಕೀಳುದೇವತೆ : ಷೆಸಿದೆವದ ಘೆ: 


ಕಾವ ತೆಜದಿ 
ಜೈನರ್‌ (ಸಮ. ೬-೭8): 
ಪುಸಿದೈವ (ನಾ). ಕ್ಷುದ್ರದೇವತೆ ; 
ಆಂತದ ಪುಸಧರ್ಮದ ಪುಸಿವ ಬಲ್ಮೆಯೋದ:ಗಳಂ ತಂ 
ನಿನ್ನ 35 ಠಕ್ಕಸಮಯುದ ದೆಸೆಪಮೋಗರದೆಂತು ಮಾವ ತೆಜದಿಂ ಜೈನರ" (ಸೆಮೆಶೆ.೬ -೭೬). 


ಪಸರಿಸುಎ 


ನಡೆಗೆ ನಲ್ಲರು ನಾರಿಯುರೊಲಿವರು ಹುಸಿಗೆ ನಾನಲ್ಲ ರಾಜೇಂದ್ರ ನಿನ್ನಾಣೆ [ಷಿ ಇ ದೈವ ] 
(ಕತ. ೩) ನ ಹುಸಗನನ್ನು ದೂರದಲ್ಲಿಯೆ ಬಿಟ್ಟು ₹ಛೆ (ಬಲ. ಪುಸಿಧರ್ಮ (ನಾ). ಹೀನವಾದ ಧರ್ಮ; ಹೇಯಧರ್ಮ : ಪುಸಿ 
000 -೦೩)- ಷಿ ಗ್ಯ) ಧರ್ಮದ ಪುಸಿಚರಿತ್ರದಾಗಮುದೆಡೆಯೊಳಿ . . . ದೆಸೆಪೋಗರಶದೆಂತು ಪಾವ 
ಪುಸಿಗಂಡು (ನಾ): ತೋರಿಕೆಯ ಪರಾಕ್ರಮ ; ಸುಳ್ಳುಕಲಿತನ ; ತೆಜಿದಿಂ ಜೈಸರ್‌ (ಸಮನ. ೬-೭೩). ಪುಜ್ನ 4 ಧರ್ಮ] 
ಪುಸಿಗಣ್ಣಿಂದಿದಿರಾನ್ತರಂ ತವಿಸಿ ೫ ೬ ೬ ಸದೃಕ್ತಿಯಿಂ ಬೆಸನೇಂ ನೀಂ|(|ಪುಸಿನಡು. ಹಂಸಿನಡು (ನಾ). (ಇಲ್ಲವೇ ಇಲ್ಲವೆಂದು ಭೂಸವಾಗು 
ಶರಣೀಂದು ಬಂದ ರಿಪುಭೂಪಾಳರ್ಶ್ಯಳೆಂ ಕಾದು (ಕ2೮- ೯೦-೦-೦೪ ; 1062). ವಷ್ಟು) ತೆಳುವಾದ ಸೊಂಟ ; ಬಡನಡುವಿನ ಬಳುಕುವ ನಡುವಿನ 
[ಪಸ್ಮಿ + ಗಂಡು] ಸೆಳೆನಡುವಿನ ಸಿಂಗವಸುಳೆನಡುದಿ ಪುಸಿನಡುವಿನ ಸಂದೆಗನಡ:ವಿನ 
ಪುಸಿಗಾಣು (ಕ್ರಿ). ೧. ಸುಳ್ಳಿಂದು ಭಾವಿಸು. ೨. ಮಾಯೆಯೆಂ ಪಡಿನಡುವಿನ . - . ಮದಯಾವನೆಯರು ನಡೆದರು (೩ಯಳಾ. ೫-೩೩); 
ತಿಳಿ: ಪ್ರಕೃತಿಯನೆ ಪುಸಿಗಾಣುವೀ ಚಿನುಮಯ ಗುರುಸಿದ್ದನವಶೇಷವಾ ಸಸಿಮೊಗದ ಕಿಸುವಾಯ ಪುಹಿನಡುವಿನರಸಿ (ರಾಮಾಠ್ಮ. 6೭-೨34). 


ನೆಂಬುವನುಭೂತಿಸಾಮ್ರಾಜ್ಯಪರವಶಲಹರಿಯೆ (ಕೈಳವ. ೫-೪೩-೩). 
[ಪುಸ್ಥಿ5:ಣು (ಎಕಾಣ್‌)) 


46 ಹುಸಿನಡು : ಹುಸಿನಗೆ ನಗುತ ಗಂಡನ ಕೂಡೆ ನುಡಿವರಾ ಹುಸಿನಡುಎನ 
ಸೊಬಗೆಯುರು (ಭರತ. 9-80)- ವಸಿ + ನಡು) 


ಪುಸಿನಲ್ಮೆ ೫೭೩೧ ಪುಸಿವಾರ್ತೆ 
ಪುಸಿನಲ್ಕೆ (ನಾ). - ಪುಸಿಗೂರ್ಮೆ ; ತೆತ್ತೊತನಕ್ಕೆ ತೆತ್ತುತನಮಂ ಪರಾ. [ಪಿ 3- ಮುಳಿಸು] 
ಪುಸಿನಲ್ಮೆಗೆ ಮೊ:ದಿ ನಲ್ಮೆಯಂ ಜತ್ತಕಆಂಗೆ ಜತ್ತುಕಜು - - -| |ಪುಸಿಯಮೆ (ನಾ)- ಸಂಳ್ಳಾಡದಿರುವಿಕೆ ; ಸತ್ಯವಂತಿಕೆ: ವುಸಿಯಮೆ 
ಪೊಣರ್ಚುತ್ತುಮುಪಾಯದಿಂ ೪ಳಿಯೆ ಕೂಡುವನಂ ವಿಭು ಕಂಡು ಯನ್ನ ಪೊಗಬಿಕಿಲ್ಲಂ ನೋಯದವೊಲೆಲ್ಲಾ ಅಅದುುಮಂ ಕೊಡುಗಂಂ 
ದೆಂಚ್ಚದಂ (ಕಾತ್ಮತಾ. ೪68 ಕೂದ್ರಳ); ಕೊಯ್ಯದೆ ಮಾಣನೊಂದಿರುಳಿ (wv. ೦-೩೦-೬). [ಪುಸ್ಕಿ + - ಅಮ್ಮೆ] 
ಕುಂತಳಮಂ ಪುಸಿನಲ್ಮೆ ದೋಜ (ತುಲ್ಲ ಫು. ೭-೪೩). [ಪುಸಿ + ನಲ್ಮೆ) 5 |ಪುಸಿಯಳವು (ನಾ)- ತೋರಿಕೆಯ ಸಾಮರ್ಥ್ಯ : ತವಲದೊಳ್‌ ಪುಸಿ 
ಪುಸಿನಿದ್ದೆ. ಹುಸಿನಿದ್ದೆ (ನಾ) - ಸುಳ್ಳುನಿದ್ದೆ: ನಿದ್ರೆಯ ಸೋಗು ; ಯಳವು ತಕ್ಕೆಯೊಳ್ಳಳವು ಮಾಣಜುವ ನೇಹದೊಳ್ನುಸುಳು . . - 


ಠಕ್ಕುನಿದ್ದೆ ; ಬಗೆ ಗೆಲಲೆಂದು ಕಾದಿ ಪುಸಿನಿದ್ದೆಯೊಳಾನಿರೆ ಲಲ್ಲೆಗೆಯ್ಲು 
- ಮೊಗಂ ಮೊಗದತ್ತ ಸಾರ್ಚಿ ಬೆಚ್ಚಗೆ ನಿಡುಸುಯ್ದು ನಲ್ಲಳ 
ಮಂಖಾಂಬುಜಸೌರಭದೆೊಳ್‌ ಫೊದಟ್ಟಿದೇಂ ಮಗನಂಗಿಸಿತ್ತೊ ಕತ್ತುರಿಯ 


£ಪ್ಪುರದೊಂದು ಕದಂಬದಂಬುಲಂ (ಶಂಠಠಾ. ೪-೦.೭)- ಹುಸಿನಿದ್ದೆ $ 


ಮಂಕ್ಕಳಿರ ಕೇಳಿ, ರಸ ಕುಡಿಯಲೇಳಿ, ಹುಸಿನಿದ್ದೆಗಿದ್ದೆ ಸಾಕು 
(9ರಳು- ೭೬-೭). [ಪಸ್ಕಿ + ನಿದ್ದೆ] 

ಪುಸಿನುಡ್ಕಿ. ಹುಸಿನುಡಿ, (ಕ್ರಿ). ಸುಳ್ಳು ಹೇಳಂ; ಸುಳ್ಳಾಡು ; 
ಜಿನದೇವನ ಒಬಯಕೆಯಂ ಮಂಜಕಿಯಿಓ ಪುಸಿನುಡಿದ ಧನದೇವನ 


ಜಹೊ ್ಸೀತ್ಸಾಟನಂಗೆಯ್ವದುಮಂ (೫ವುಂತ್ಯ. ೬6); ರಾಮಂ ಕಲಿಸಿದ ತೆಜದಿಂ 
ಕಾಮೆಗೆ ಪುಹಿನುಡಿದು ರಥಧಮನೇಜನಸಿಕೊಂಡಾ ಭೀ ನತಾಟವಿಯಂ . *. 
ಕೃತಾಂತಮುಖನೆಯ್ತೋದಂ (ಶುಂ:ಕಾ- 8-೭8); ಪುಸಿನುಡಿವಂಗೆ ಬಾಯ್ನಿ 
ನಗಮೆಯ್ದದು `ನಾಲಗೆಯೊಂದು ಸಾಲದೆಂದೆಸಟಕಿಸಟರಾಗಿ ಸೀಳ್ತು ನಿಡು 
ನಾಲಗೆಯಂ ಕಟದೆಲ್ಪು ಸಿ:ಳೆ ಸೀಳಿಸಿ ಟವುಯ್ಗಳಂ ಹುಸಿಯೊಳಾದ 
ಫಳಂ ಸವಿನೊ:ಡಿದೆಂದು - ಗಾತ್ರಿಸುವರನೇಕರೂಕ್ಷವಿಷತಿಕ  ಕರೋರಮೆನಿಪ್ಪ 
ಖಾರವಂಂ (95:್ರ: 6-೩೬) ಹುಸಿನುಡಿ, : ಅರವರಿಸದೀ ಸಭೆಯೊಳೆನ್ನಯ 
ಸಎಂಕ್ಷದೊಳು ಹಂಸಿನುಡಿವರೇ ಕುಡದೆ ಎನ್ನಯ ಕುಮಾರಂಗೆ(ಂಸರ. ೦. 8೯). 
[ಪು್ಕಿ * ನುಡಿ] 

ಪುಸಿನುಡ್ಕಿ, ಹುಸಿನಂಡ (ನಾ). ಸಂಳಂ್ಯಮಾತು ; ಅಸತ್ಯದ ನುಡಿ; 
ಪುಸಿನುಡಿಯ ಎಹ(ಕಾಂ. ಪುಸಿಯನೆ ನುಡಿವ]ವಿಪಾಕದ ಮಸಕದೆ ಮುಖ 
ರೋಗವಪಾದವೋಲಿನಿತಾನುಂ ಬಸವಲ್ಲದುಸಿರ್ವರೆಂದುಂ ಪೊಸಸಿರಿಯಿಂ 
ಮೈಮೆವೆತ್ತ ವತಾಯ್ದ ಮನುಷ್ಯರ್‌ (ಉ೫ರಂಶೂ. 8೩೬೨); ದೇವಿಯರ್ಗೆನ್ನ 
ದೂಸಆ್‌ಂ ಪ್ರಸಿನುಡಿಯಂ ವಂದೀಯಾ ಜನಕಂ ನುಡಿದಂದು ಜನಾಪ 
ವಾದವೆಣ್ಣೆ ಸೆಗಮನರ್ಗಳಂ ಪರೆಗುಂ (ಕಂಠಾಮಾ. ೬-೦೦೪); ಶಿವಶರಣರಿಂದೆ 
ಪುಸಿನುಡಿ ಬರ್ಪುದೆ (ಕಂಪು. *-39)- ಹುಸಿನುಡ್ಮಿ : ಅವನ ಹುಸಿನುಡಿಗಳನ್ನು 
ಕೇಳಿ ನನಗೆ ಬೇಸರವಾಗಿದೆ (ಕೂ). [ಪುಸಿ -- ನುಡ್ಕಿ) 

ಪುಸಿಬಸನ (ನಾ). ಸಂಳ್ಳು ಹೇಳುವ ಚಟ; ಸಂಳ್ಳಾಡುವ ದುರ್ವ್ವಸನ 
ಪುಸಿಬಸನಮೆಂದು ಕೆಲಬರ್‌ ಕುಸಿವರ್‌ ನಾಲಗೆಯನಿಕ್ಕುಟಕಸೊಳ್‌ 
ಪರವಧುದುರ್ಮ್ಮಸನಂ ನಿನಗೆಂದಮುರ್ದಪ್ಪಿಸುವರ್‌ ಕೆಂಪೆಸೆಯೆ ಕಾಯ್ದುಯಃ 
ವುತ್ರಿಕೆಯಂ (ಅ0ಪು. 8. ಕಬ). [ಪಸ್ಮಿ* ಬಸನ ( ಆಬಿಸನ್ಮ)] 

ಪುಸಿಬಾದಿ (ನಾ). ಸಂವ್ಮ್ಮನೆ ವಾದ ಮಾಡುವವನು ; ವಿತಂಡವಾದಿ ; 
ಕಡುಚಾಗಿ, ಕಡುಗೆಲಸಿ, ಪೂಬಾದಿ, ಬಲ್ಲುಜ್ಜುಗಿ (ಕರಾ. ೩೨೪ ಕ್ರಡೋ). 

[ಪಸ್ಥಿ4ಬಾದು, + ಇ] 

ಪ್ರಸಿಮಾತು "ಪುಸಿವಾತು' ನೋ. 

ಪುಸಿಮುಳಿಸು (ನಾ). ೧. ಸುಳ್ಳುಕೋಪ ; ತೋರಿಕೆಯ ವಂಂನಿಸಂ ; 
ಅವಳೆನ್ನಂ ವಂಚಿಸಿದವರಾಧಮನಾಂ ಸೈರಿಸುವೆನೆ ನೋಡೆನುತಮೆಟ್ಟು 
ಪುಸಿಮುಳಿಸಿಂದಂ (ಕಾರಂಶೂ: ೬೭೪); ಒರ್ವನಳವಿದಪ್ಪಿ ಕೂರ್ತೆಳೆಯಳಂ 
ಪಲಿಕೆಯ್ದೆಯೆಂದು ಪುಸಿಮುಳಿಸಂ ತಳಿವುದುಮುವಳ್‌ ಬೆಚ್ಚಿ ಕಾಲ್ಗೆ ಆಗು 
ವುದುಂ (ಕಂದ್ರಫು- 4-83 ವ): ವಿ. ನಿಷ್ಕಾರಣವಾದ ಕೋಪ : ಈ 
ಪುಸಿಮುಂಿಸೇಕೆ ಪೇಟರ್‌ ಕೆಳೆಯ ನಿನ್ನಯ ಕೂರ್ವೆಯದೆತ್ತವೋಯ್ತಾ 
ನೋಯಿ:ಸದಿನಿಸೆಟ್ಟು, ನೋಡಿ ನುಡಿ (ಕರಂತ. €08)- " ಹಂಸಿಮುನಿಸಂ ' 


19 


25 


30 


40 


46 


ಸೇರುವೆಯಾಗಿ ನೆಲೆಗೊ:ಡ ಗಣಿಕೆಯರ ತಂಡಮಾ ತೆಅದೆ ಚಿಲ್ವಂ 
ಪಡೆದುದು (ಕೈಮಿಠಾ. ೬-೩9). ([ಪಸ್ಕಿ + ಅಳವು] 

ಪುಸಿಯಳಿಪು (ನಾ). ಸಂಳಂ್ಭ ಪ್ರೀತಿ ; ತೋರಿಕೆಯ ವ್ಯಾಮೋಹ : 
ಪುಸಯಳಿಪಂ ನಿಮಿರ್ಚಿ ತೆಮಗಿಲ್ಲದ ಬೇಂಟಮನುಂಟುವತಾಡಿ ಕೂರಿಸಿ 
ಊರ್ತರಂತೆ ಪುರುಡಂ ಪೊಸೆದು . - - ಮುಟ್ಟಿದ ಮುುನನ್ನಮೆನ್ನರಂ 
ದೆಸೆವಲಿಗೆಯ್ದರೇನೊ ಕಡುಢಾಳೆಯರೊಂದಿರುಳಲ್ಲಿ  ಸೂಳಿಯರ್‌ 
(ರರ್ಶುತಾ. ೨-೦೦೩). [ಪಸ್ಟಿ + ಅಳಿಪ್ಮ) 

ಪುಸಿಯಾಡು, ಹಂಸಿಯಾಡು (ಕ್ರಿ). ಸಂಳ್ಳು ಹೇಳು; ಸಟೆಯಾಡು : 
ಅಟ್‌ಪದೆ ನಿನ್ನಂ ಪುಸಿಯಾ[09॥:ಂ. ವತಾ7ಡಿ ಕಾಡಲೆನಗೆ:ಂ ದೊರೆಯೇ 
(ತಂತು. 6-9). ಹುಸಿಯಾಡು : ಹುಸಿಯಾಡಬೇಡ ಸುಳ್ಳ! (8ಂವ್ರಸ. 
೧೦೦-00೦). [ಪಿ ೪+ ಆಡು] 

ಪುಸಿಯುಸುಬು (ನಾ)- (ವೆೀಲುನೋಟಕ್ಕೆ ಗಟ್ಟಿಯಾಗಿ ಕಂಡರೂ) ಕೆಳಗೆ 
ಕಂಸಿಯಂವ ವಃರಳಂ; ಹಂಸಿವುರಳಂ ; ಕೆಸರಿನೊಳ್‌ ನೀರಿನೊಳ್‌ ಪುಸಿ 
ಯುುಸುವಿನೊಳ್‌ ಸಿಲ್ಕಿದಾ ಕಪಿಕಟಕದ ಪ್ರಕಟಸಂಕಟವನೇನೆಂಬೆನಕಟಾ 
ದಶಗ್ರೀವಸುತಶ್ರೇಷ್ಮಕೂಟವಿದ್ಕಾಟೋಪದಿಂ ! (ಶ್ರೀರಾಮಾ. ೬೩೪-೦೩೬). 

[ಪಸ್ಕಿ3-ಉಸುಬು (ಆಉಸುರು)] 

ಪುಸಿಯೊಲವು (ನಾ) - -ಪುಸಿಗೂರ್ಮೆ : ಪುಸಿಯೊಲವಿಂದಮೆನ್ನನಿರದೊಪ್ಪಿಸಿ 
ತೋರ್ಪುದಅತ3ಂದವತಾಂ ಪ್ರತಾರಿಸಿದವನಾಗದಿರ್ದಪನೆ ದೇವಿಯ ಚಿತ್ತವಮುಂ 
(ಕಾದಂಉು- ೪೦೩). [ಪುಸ್ಕಿ-- ಒಲವು] 

ಪುಸಿಯೋತ (ನಾ). ಸುಳ್ಳಾದುದು ; ಅಸತ್ಯವಚನೆ : ಪಸಿಯೋತದ 
ಮಾತಿನೊಂದು ಭೀತಿಯಿ:ಂ ಮಾತೆಯಂ ತೋಲಾದೆನಾಣ್ಮನೊಳ" ದ್ರೋಹದೆ 


ಡಿತಿಯಿನಲ್ಲು (ರಾಮಾಕ್ಕ- ೬೫-೦೦): [ಪಸ್ಕಿ + ಓತ್ಸ] 

ಪುಸಿವಡೆ (ನಾ) ಕೃತಕಸೇನೆ; ಮಾಯಾಸ್ತೆ ನ್ಯ : ನಾಲ್ಕುಂ ತೆಜದ 
ಪುೂವಡೆಯಂ ಬಿಜ್ಜೆಯಿಂ ಪುಟ್ಟಿಸಿ (೪ ಗ. 96೬); ತಿಸುಳಿ ಬೇಗದಿಂ 
ಪುಟ್ಟಿಟದಂ ಪುಸಿವಡೆಯಂ (ಕಳಾ: ೨೫೪. [ವಸ್ಮಿ* ವಡೆ] 


ಪುಸಿವಾತು, ಪುಸಿಮಾತು, ಹುಸಿಮಾತಂ (ನಾ). ಸಂಳ್ಳು; ಸಟೆ; 
ಅನೃತವಚನ ; ವಿಪ್ರನಶಿಧೈರ್ಯತೆಯ ಮುಂಂತಿಟ್ಟು ಗಿರಿಜೆಯೊಡನು 
ಸಿರ್ದಂ ತಡಬಡಿಸುತೆ ಮಿಸುಪ.ಪೊಸ ಪುಸಿವಾತಂ (೧: ೯ ೪); ಪುವಾತಿ 
ನಿಂದ ಬಹುಶಿಶುವಧೆಯು ಕರಲೇಸು (ನವಮೋ, ಇ -6). ಪುಸಿವಾಿತು : 
ಕೊಟ್ಟಿನೆಂದಾ ವೃಷಭಮಂಖನಲ್ಲಿ ನುಡಿವುತಿರೆ ಕೊಟ್ಟುದಿಲ್ಲೆನೆಗೆ ಪುಸಿಮಾತ 
ದೇಕೆನುತವಿಂರೆ (೬4ರ. ೦-೪). ಹುಸಿವತಾತು : ಅವರ ಹುಸಿಮಾತು 
ಗಳನ್ನು ನುಬಿ ಎಲ್ಲರೂ ಮೋಸ ಹೋದರು (ಕೂ3)- [ಪುಸ್ಕಿ--ಮಾತ್ಕು) 
ಪುಸಿವಾತುಗ (ನೂ). ಸುಳ್ಳು ಹೇಳುವವನು: ಸುಳ್ಳೆ: ಹುಸಿಕ ; ಪಲಬರ್‌ 


ಜೀಯೆನೆ ನನ್ನಿಯಂ ನುಡಿವನಂ ವಪುಸಿಗನೆಂಬರ" ವುಸಿವಾತುಗನಂ ನೆಲ 
ದೊಳೀತನೆ ಪುಸಿಯಿಲ್ಲದವನೆಂಬರರಸೆಗಲ್ಲಿದು ನೈಜಗುಣಮಾಗಿರ್ಕುಂ 


(ಶಂಕತಂ. ೩೦-6). [ಪುಸಿವಾತು + - ಗ್ಯ] 
ಪುಸಿವಾರ್ತೆ (ನಾ). ಸುಳ್ಳುಸಂದ್ಹಿ : ಮುನ್ನೆ ಬಂದೀತನೆನಗೆ ಸೇನಾ 
ಭಂಗವಂಂಂ ಮನೋಭಂಗವಂಮಪ್ಪಂತಂ ಪುಸಿವಾರ್ತೆಯುಂ ವೇಟ್ಮನೀ 


ಪುಸಿವನಂ ಕುಸಿಯೊತ್ತಿ . . . ದಸಿಯೊಳ್ತೆಗೆಯಿಂ೦ (ತುಳುಮಾ. ೩-೩ ಎ). 
[ಪಸ್ಕಿ -- ವಾರ್ತೆ) 


ಪುಸಿವುಗು 


ಪ್ರಸಿವುಗು (ಕ್ರಿ) ಅಪ್ರಾಮಾಣಿಕವಾಗು ; ವಂಚನೆ ಮಾಡು ; ಪುಯಿಲನೆಸ 
ಗುವಲ್ಲಿಯಂಂ ಪೊಡವಿಯಂ ವಲ್ಲಿಯುಂ ಪುರುಳ್ಳೊಂಬಲ್ಲಿಯಂಲ 
ಪುಸಿವುಗದೆ ಧರ್ಮುಮನಾರಯ್ದು ನಡೆವುದು (ಕರಂ: 8೨-೦೦). 
[ಪುಸ್ಥಿ 4 ವುಗು (-೭ ಪೊಗು)) 
ಪುಸಿವೇಳ್‌ (ಕ್ರಿ). ಸುಳ್ಳು ಹೇಳು ; ಸುಳ್ಳಾಡು ; ಅಜಗಳಸ್ತನದಂತೆಸೆವ 
ನಿನ್ನ ಪೌರುಷಂ ನಿಜವಾದೊಡಾಂ ಸೈರಿಸುವೆನಲ್ಲದಿರ್ದೊಡಾ ರಜದಿಂದೆ 
ಪುಸಿವೇಳ್ದ ನಾಲಗೆಯನರಿದೆನು (ಕೈ ಬರಾ. ೨೦-೩೬೩). 
[ಪುಸ್ಥಿ ೬ ಪೇಳ್‌ (ಎವೇಟ್‌)] 
ಪುಸಿಮೋಗು. ಹುಸಿಹೋಗು (ಕ್ರಿ). ನಿಷ್ಠ ಲವಾಗಂ; ವ ೈರ್ಥವಾಗು; 
ಬರಡಾಗು ; ಬಅಂ ವೆಅವು ಭಯುಂಗಳಾಕುಲತೆಗಳಿಲ್ಲ "ಧಾತ್ರಿ ಪುಸಿ 
ವೋಗದು . - . ಎಂದೊಡಿನ್ನಿಮಿರೆ ಬಣ್ಣೆಸಲಾನಅ*ಯೆಂ ವಿದೇಹಮಂ 
(90ತ್ರ- ೦-೩೨); ಧರೆ ಪುಸಿವೋಗದೆ ಬೆಳಗೀ ಧರೆಯಂ ಭುಜಬಳದಿನಾಳ್ಗೆ 
ಭುಜಬಳೆಗಂಗಂ (ಎಳ. ೪11. ಶಿವಮೊ. ೯೭-೩೦; 1113). ಹುಸಿಹೋಗು : 
ದುಷ್ಟಬುದ್ಧಿಯ ಮತ್ತೊಂದು ಪುಯತ್ನವೂ ಹುಸಿಹೋಗಿ ಅದಕ್ಕೆ 
ಮದನನೇ ಒಬಲಿಯಾದನು (ಕರ್ನಾಳ. ೨೬೮); ಹೀಗೆ ಮಾಡಿದರೆ ಬೀಜವು 
ಹುಸಿಹೋಗದೆ, ನಾಟಿ ದೊಡ್ಡ ಬೆಳಸೂ ಬರುವದೆಂಬ ನಂಬಿಗೆಯೂ 
ಅವನಿಗಿದೆ (ಕನ್ನಶಾ- ೦೬೬); ಹುಸಿಹೋಗದೆಂಬ ಖಾತ್ರೀ ಇದ್ದ ಒಂದು 
ಮಹಾಸ್ತ್ರವನ್ನೂ ಅಭಿವಂಂತ್ರಿಸಿ ಎಸೆದೆ (ತಹ. 11, ೦6೬). 
[ ಪುಸ್ಥಿ + ಪೋಗು, (ಪೋ) ) 
ಪುಸುಕಲು (ನಾ)- ೧. ಜಾಳುಜಾಳಾದಂದು; ಜಾಳುಜಾಳಾದ, ಪುಸುಕಲಾದ 
(sleazy - ಇಳಾ), ವಿ. ದುರ್ಬಲನಾದ ವಕ್ತಿ ; ಅಶಕ್ತ ; ಒಂದು 
ದಿನದ ಜ್ವರಕ್ಕೇ ಇಷ್ಟು ಸೊರಗಿ ಹೋಗಿದ್ದಿ, ತುಂಬಾ ಪುಸುಕಲು ನೀನು 


(ಕೂತಿ). [.-ಮರಾ. ಫುಸಕುಲ*] 
ಪುಸುಗೂರ್‌ (ನಾ). ಒಂದು ಊರಿನ ಹೆಸರು ; ಬ್ರಹ್ಮಶಿವಬಟರರು 
ಪುಸುಗೂರ ಆಳೆ (ಎಳೆ: ೫. ಶಿಡ್ಮರಿ. ೩೯-೩; ಶು. 90). [74+ ಊರ್‌) 
'ಪುಸ್ಕು (ನಾ). ಏನೂ ಆಗದಿರುವುದು ; ವಿಫಲತೆ; ಅವರೇ . . . 


ಇನ್ಸ್‌ ಪೆಕ್ಟರರಿಗೆ ಶರಾಬು, ಕೋಳಿ, . ಬಾಳೆಗೆ ೧ನೆಗಳ ಸಮಾರಾಧನೆ ಮಾಡಿಸಿ 
ನಂಬ್ರ "ಪುಸ್ಕು' ಮಾಡಿಸಿದ್ದು (ಶರಾನ. ೦೦೩)- [*-ತುಳು. ಪುಸ್ಕು, ಪುಸ್ಸ್‌] 

ಪುಸ್ತ (ನಾ). ೧. (ಬಣ್ಣ ಮೊದಲಾದುವನ್ನು) ಬಳಿಯುವುದು ; 
ಲೇಪನ; ಲೆಪ್ತೆದ ಕೆಲಸ : “ಪುಸ್ತಂ--೧. ಲೇಪ್ಮಾದಿಕರ್ಮಣಿ_ಬೆೊಳಿದು 
ಮೆತ್ತುವ ಕೆಲಸ” (ಿದ್ದಾಂತಿ- ೩೫). ವಿ. ಬರೆವಣಿಗೆ; ಬರೆಹ ; ಲೇಖನ. 
೩..ಮರ, ಲೋಹ, ಮಣ್ಣು, ಗಾಜೂ ಮೊದಲಾದುವುಗಳಿಂದ 
ತಯಾರಿಸಿದ ವಸೂ; “ಪುಸ್ತ ಇ ಮಣಿ ಗಾಸ ಮೊದಲಾದವಲಂದ 
ಮಾಡಿದ ಪುತ್ತಳಿ” (೧: 4); ನೇಪಥ್ಮವು ಪುಸ್ತ, ಅಲಂಕಾರ, ಅಗ 
ರಚನಾ, ಸಜ್ಜೀವ ಎಂದು ನಂಲ್ಕೂ ವಿಧ. ವಾಹನ. ವಿಮಾನ, ಬಂಡೆ ಬೆಟ್ಟ, 
ಧ್ವಜ ಕವಚಾದಿ ಪದಾರ್ಥಗಳು `ಪುಸ್ತ' (ಸಂಶಾಲ. 93)- ೪ಉ. ಪುಸ್ತಕ; 
ಗ್ರಂಥ- [ ಸೆಂ-] 

ಪುಸ್ತಂಗ (ನಾ). ಒಂದಂ ಬಗೆಯ ಅಲಂಕಾರದ ವಸ್ತ್ರ ; ಮುತ್ತಿನ 
ದಗಲೆ ವಜ್ರದ ಜೋಡು ಸಿರದಲಿ ಬಿಸ್ತರವಹ ಸೀಸಕದ ಪುಸ್ತಂಗ ತೊಡರಾ 
ಗಾವಳಿಯಿಂದ ಭೂಪೋತ್ತಮ ನಡೆದನುಬ್ಬಿನಲಿ (ಕಂಠಂ. 08-೦೨): 

-ತೆಲು. ಪುಸ್ತಾಂಗು]) 

ಪುಸ್ತಕ (ನಾ). ೧- ಕೈಬರೆಹದ ಅಥವಾ ಅಚ್ಚಾದ 
ಬುಕ್ಕು : “ಶ್ರುತಂ ಲೇಖೆ ಭಿತ್ತಿಯೆನೆ ಪುಸ್ತಕಂ” (ಮಂಗಾ. ೦೦೬-೦8); 
ಅವಳ ಕಯ್ಮು ಪಸ್ತೇದೋರ್ಪ್ಷವು ಲೋಕದ ಸಾರಸೂಕ್ತಿ - . .ಆ 
ವಧುಗೆ ಕಾವ್ಯದ ನಾಂದೀಎತರ್ಫ್ಯವೆತ್ತಾವೆಂ (೩ೂಕು. ೦-೬), ರಾಯ 
ಕೇಳ್ಳಿ ನಿಮ್ಮ ವಾಂಡನರಾಯಚೆರಿತವನೆಂದು ವೈಶಂಪಾಯನಗೆ ಬೆಸಸಿದನು 


ಗ್ರಂಥ; ಹೊತ್ತಗೆ; 


೫೭೩೨ 


ಪುಸ್ತಿ 
ಕೊಟ್ಟನು ಬಳಿಕ ಪುಸ್ತಕವ (ಕುವ್ಮಾ: 5-6): ಅಸ್ತಮಯಕೆ ಉಣ್ಣ 
ಬಾರದು ಎಂದೆಂಬ ಪುಸ್ತಕವನು ಪಿಡಿಕೊಂಡು ವಿಸ್ತರಿಸು ಮೋಕವಾಲಿ 
ಹ್ಮರು ತಮ್ಮ ಬಸ್ತಿಯೊಳಗೆ ರಂಜಿಸಿದರು (6೭೧. ೩-೦೨೦). 
ಪಿ. [ಜೈನ] ಮುನಿಗಳ ಒಂದು ವರ್ಗ ; ಗಚ್ಛಗಳು : ಪೊಗರಿ, ಪುಸ್ತಕ 


6 ಮೇಘ, ಪಾಪಾಣ (ಕರಾ: 6೬). 


ಪುಸ್ತಕದ ಬದನೆಕಾಯ್‌, ಪುಸ್ತಕದ ಬದನೆಕಾಯಿ - ಪ್ರಯೋಗಕ್ಕೆ 
ಸಾಧ್ಯವಾಗದ ಜ್ಞಾ ನ,- ತಿಳಿವಳಿಕೆ... ಅರಿವು; ಸಕಲಲಕ್ಷಣಕಾಗಿ 
ಬಿಜುಸು ಮಾಡಿದರೆ ಪುಸ್ತಕದ ಬದನೆಕೌಯಹುವಮ (ಕರತ, ೦-೪); ಬರಿಯ 


ಪುಸ್ತಕದ ಬದನೆಕಾಯಿ ಹೇಳುವವನಾದರೆ ಪ್ರಯೋಜನವಿಲ್ಲ (ಯೋರಪು. 
೨೬). ಪುಸ್ತಕದ ಹುಳು. ಪುಸ್ತಕಕೀಟ ; ಅವನೊಬ್ಬ ಪುಸ್ತಕದ ಹುಳು, 
ಯಾರ ಜೊತೆಯೂ ಸೇರುವುದಿಲ್ಲ (ಕೂಂ). ಪುಸ್ತಕ ನುಂಗು ಎ ಪುಸ್ತಕ 
ನಂ ಪೂರ್ಣವಾಗಿ ಓದು: ಅವನೆಂದರೆ ನನ್ನ ಜನಾರ್ದನ. ಪುಸ್ತಕ 
ನುಂಗುವುದರಲ್ಲಿ ಬಕಪಕ್ಷಿ (ಮಕಶ್ಶ. ೦೩). ಪುಸ್ತಕ ನೋಡಿಸು - ಭವಿಷ್ಯ 
ಸೂಚನೆಗಾಗಿ ಸನ ಕಡ್ಡಿ ಹಾಕಿ ಓದಿಸಿ ತಿಳಿದುಕೊಳ್ಳು : 
"ಪುಶ್ತಕನೋಟ' ಪರ [ಸಂ.] 
ಪುಸ್ತಕಕೀಟ (ನಾ). ಜು ಓದುವುದರಲ್ಲೇ ಕಾಲ ಕಳೆ 
ಯುವವನು ; ಓದುವುದೊಂದನ್ನೇ ಹವ್ಕಾಸವಾಗಿಟ್ಟುಕೊಂಡಿರು 
ವವನು ; ಅವನೊಬ್ಬ ಪುಸ್ತಕಕೀಟ. ವ್ಯವಹಾರಜ್ಞಾನ ಏನೇನೂ ಸಾಲದು 


(ಕೊಂ). p ಇದು "Book-worm’ ಎಂಬ ಇಂಗ್ಲಿಷ್‌ ಶಬ್ದದ 
30 ಅನುವಾದ. [ಸಂ.3 
ಪುಸ್ತಕಕ್ರಿಮಿ (ನಾ). ಇ ಪುಸ್ತಕಕೀಟ ; “ ಪಸ್ತಕಕ್ರಿಮಿ ; ಪುಸ್ತಕಪಿಶಾಚಿ ; 
ಓದುಕುಳಿ ; ಬ್‌ (Book-worm. ಇಂಕನಿ), [ಸಂ.] 


ಪುಸ್ತಕಗಚ್ಛ (ನಾ). ಎ ಪುಸ್ತಕ ೨: ಅಲ್ಲಿಯ ದೇಸಿಗಗಣದ ಪುಸ್ತೆಕಗಚ್ಛದ 
ಬೆನೀಧವಿಭವದ ಕುಕ್ಕುಟಾಸನ ಮಲಧಾರಿದೇವರ ಶಿಷ್ಯರ್‌ (ಎಳ. 17. 
೭೩-೩೦ ; 1118). [ಸಂ.3 

ಪುಸ್ತಕಘಛ (ನಾ)- ಎ ಪುಸ್ತಕ ೨: ಶ್ರೀಮೂಲಸಂಗದೇಸಿಯಗಣ ಪುಸ್ತಕ 
ಘಛ ಕೊಂಡೆಕುರಿದಾನ್ವಯ ಇಂಗುಳೇಸ್ಕರದ ಬಳಿಯ . . - ಪ್ರಭಾಚಂದ್ರ 
ದೇವರೆ ನಿಸಿಧಿ (ಎಳ. 1 (8). 69-0; 3044): 

[೧ ಇದು `ಪುಸ್ತಕಗಚ್ಛ' ಎಂಬುದರ ಅಪಲಿಖತ] 

39 | ಪುಸ್ತಕನೋಟ (ನಾ). ಇಕ್ಕಟ್ಟಿನ ಪ್ರ ಸಂಗಗಳಲ್ಲಿ ಮಾರ್ಗದರ್ಶನಕ್ಕಾ ಗಿ 
ಜ್ಕೊ "ಶಿಷ್ಯ ದೆ ಬದಲಾಗಿ “ರಾಮಾಯಣದಂತಹ ಪುಸ್ತ, ಕದಲ್ಲಿಯೋ, 
ಭವಿಷ್ಯ ಸೂಚಕವಾದ ವಾಕ್ಕಗಳಿರುವ ಪುಸ್ತಕದಲ್ಲಿಯೋ ಕಡ್ಡಿ ಹಾಕಿ, 
ಆಯಾ ಪುಟದಲ್ಲಿರುವ ಮಾತುಗಳಿಂದ, ಸಂದರ್ಭಕ್ಕೆ ತಕ ಒಂತೆ ಅರ್ಥ 
ವನ್ನು ತಿಳಿದುಕೊಳ್ಳುವಿಕೆ : ಈ ಮೇರೆ ಹದಿನೈದು ದಿವಸ ಕಟ್ಟಿದಾಗ್ಮೂ 
ನಿಲ್ಲದಿರಲು, ಇದೇನಾಶ್ಚರ್ಯಮೆದು ಪುಸ್ತಕನೋಟ, ಶಕುನ ಮೊದಲಾ 
ದ್ವನ್ನು ನೋಡಿಸಲಾಗಿ (ಕತ್ರಶಾ. ೭). [ಪುಸ್ತಕ + ನೋಟ] 

ಪುಸ್ತಕಪಟ್ಟಿ (ನಂ). “ (ಸಾ., ಅಕಾರಾದಿಯಾಗಿ ಅಥವಾ ವಿಷಯಾನು 
ಕ್ರಮವಾಗಿ, ಕೆಲವು ಸಂದರ್ಭಗಳಲ್ಲಿ ಸ ಸ್ವಲ್ಪ ವಿವರಣೆಯನ್ನು ಸೇರಿಸಿ 
ರಚಿಸಿದ) ಪೂರ್ಣಪಟ್ಟಿ ; ಪುಸ್ತ ಕಪಟ್ಟಿ "(Catalogue: ಸಳ). 

ತ [ಪುಸ್ತಕ *- ಪಟ್ಟಿ] 
ಪುಸ್ತಕರ್ಮ (ನಾ). ಬಳಿಯುವುದು ; ಸಾರಣೆ ; ಲೇಪನಕುರ್ಯ : 

“ ಆಪ್ಪ ಮೊದಲಾಗುಳ ೈ ಕೆಲಸಮೂಂ (ಹ)ಪುಸ್ತಕರ್ಪ್ಮ ಎಂಬುದು” 

(ಸಂ. ಪುಸ್ತಕರ್ವೂನ್‌] 

“ದ್ರುವಣಿ ಪುಸ್ತಕವಲ್ಲಿ 


86 


(ದರಾಯು. ೯೭-೪೬೭). 
ಪುಸ್ತಕವಲ್ಲಿ (ನಾ). ಒಂದು ಬಗೆಯ ಸಸ್ಯ 
ಹ ೪೪-೪೩), 121 

» ಪುಸ್ತೆ (ನಾ). ೧. ಶಾಲೆಯಲ್ಲಿಮಕ್ಕ ಳ ಬರೆವಣಿಗೆ ಎಷ್ಟು ಪ್ರಗತಿ 


46 


ಪುಸ್ತಿಕೆ 


ಯಾಗಿದೆಯೆಂಬುದನ್ನು ತಿಳಿದುಕೊಳ್ಳಲಂ ನಿರ್ದಿಷ್ಟ ಹಾಗೂ ನಿಯೆತೆ 
ಕಾಲದಲ್ಲಿ ಅವರಿಂದ ಬರೆಯಿಸಿ ತೆಗೆದುಕೊಳ್ಳುವ ಶಂದ್ಳಲೇಖನದ 
ಕಾಗದ ವಂತ್ತು ಶುದ್ಧಲೇಖನ : ಅದರ ಮೇಲೆ ನಾನು ದಸರೆಯ 
ಹಬ್ಬದ ದಿನ ಒಂದು ಪುಸ್ತಿ ಬರೆಯುತ್ತೇನೆ (ಮುಂರಿಯಿ, ೦-೩೦). 
೨. ಬರವಣಿಗೆಗಾಗಿ ಇಟ್ಟುಕೊಂಡ ಒತ್ತ್ತಿಕಾಗದಗಳ ಕಟ್ಟು: 
ಇವು ನಿಮ್ಮ ಪುಸ್ತಿಗಳಲ್ಲವೇ? (ಕಂ). ೩. ಕೊರಳಲ್ಲಿ ಹಾಕಿ 
ಕೊಳ್ಳುವ ಒಂದು ಬಗೆಯಂ ಆಭರಣ : ಹಾರ ತಿಸರ ಪದಸರ ಕಂಠ 
ಮಾಲೆಯ ಚಾರುಪದಕ. ಬಂದಿ ಲುಳಿಯ ತೋರ ಮುತ್ತಿನ ಹತ್ತೆಗಟ್ಟು 
ಪುಸ್ತ್ರಿಯ[ ಕಾಣಾ. ತಾತಿಯ]ನಂದಾ ರಾಯನಿತ್ತ ನಂದನೆಗೆ ( ಉಮರ. 
೪೨೫೭): ವಸ್ತೂಕ ವರ್ಣಕಕೃತಿಯ ಲಿಪಿಯ ಸಾಲು ಪುಸ್ತಕದೊಳಗೆಸೆವಂತೆ 
ಪುಸ್ತಿಯ ಚೆಂತಾಕು ಮಣಿಸರ ಬಂದಿ ಪ್ರಶಸ್ತಿ ಪಡೆದವು ಕಂಠದೊಳು 
(ರರಕ- ೪೦-೫೪); ನವರತ್ನದ ಪುಸ್ತಿ ಕಟ್ಟಾಣಿವಂಖಂಶತ್ತಿನೆ ಖವಖವಿಸುವ 
ಪಂಚಸರಧ . - . ಪದಕದೆ ಕುವಲಯನೇತ್ರೆಯೊಖ್ಬದಳು (ಕಂನಂ. ೯೭೨). 
ಪುಸ್ತೆ : ೩. ಸುರಸತಿಯರು ಪಸ್ತೆ[ಶಾಕಾಂ. ಸ್ತಿ] ಲುಳಿಯಾಣಿ ಮುತ್ತಿನ 
ಸರ ಬಣ್ಣಸರ ಬಂದಿ ಪದಕ . , , ಮಂಟಿಕೆಗಳ ಪರಮನ ಜನನಿಗಿಕ್ಕಿದರು 
(ಶಂಶ್ರಸಾಂ" ೨೩-೯೮)- [ “ಪುಸ್ತ. / ತೆಲು. ಪುಸ್ತ ] 

ಪುಸ್ತಿಕೆ (ನಾ). ಚಿಕ್ಕ ಪುಸ್ತಕ ; ಪ್ರಟ್ಟಗ್ರಂಥ: ಈ ಅವಧಿಯಲ್ಲಿ ೭೦ 
ಪುಸ್ತಿಕೆಗಳು ಈ ಮಾಲೆಯಲ್ಲಿ ಪ್ರಕಟವಾಗಿವೆ , (ಶರಶೇ. 117, ಮುನ್ನುಡಿ); 
ಈಗ ಈ ಮಾಲೆಯಲ್ಲಿ ಪ್ರಕಟವಾಗಿರುವ ಪಸ್ತಿಕೆಗಳೆಲ್ಲ ಅಂಥವೇ (ಮುದ್ರಕ- 
111, ಮುನ್ನಡಿ) [ಸಂ. ಪುಸ್ತಿಕಾ] 

ಪುಸ್ತೆ 'ಪುಸ್ತಿ' ನೋ. 

ಪುಸ್ಥ, ಪೋಷ್ಠ (ನಾ). ೧.-ಪುಷ್ಕ ೪ : ವಪಸ್ಕವು ಹುಸಿದರೆ ಸೆಸ್ಯವು 
ಸಾಯಿತು ಎಂದೂ . - . ಪುನರ್ವಸು ಮಳೆಯು ಗಂಡುಗಿದರೆ ಸುವೃಷ್ಟಿ 
ಯಾಗುವುದೆಂದೂ ತಿಳಿದಿದ್ದರು (ಹುಟ್ಮಹ, ೬೨)- ಪೋಷ್ಠ ು೨. = ಪುಷ್ಯ ೫, 
ತದ್ವರಿಷಾಭ್ಯನ್ನರದ ಪೋಷಸುದ್ಧಪಣ್ಣಮಿ ಈ ಬೃಹಸ್ಪತಿವಾರಮುತ್ತ 
ರಾಯಣದ ಸಂಕ್ರಾನ್ತ್ನಿಯನ್ಹು ಶ್ರೀಮತ್‌ ೫ ೫ ೫ ಳೋಕಯ್ಯ 
ಆಳ:ತ್ತಿರೆ (ಎಕ. ೩1, ಹೊಳಲ್ಲಿ. ೩೦-೨; 964). . [ಎಸೆಂ. ಪುಷ್ಯ] 

ಪುಸ್ಸನೆ (ಅ). 'ಪುಸ್‌' ಎಂಬ ಶಬ್ದದೊಡನೆ : ದಾರ ಬಿಚ್ಚಿಕೊಂಡ ಬಲೂನಿ 
ನಿಂದ ಗಾಳಿ ಪುಸ್ಸನೆ ಹೊರಕ್ಕೆ ಹೋಯಿತು (ರೂರ). 

[ಪುಸ* -- ಅನ್ನೆ] 

ಪುಳ, (ಗು). ೧. ಸ್ಫುಟವಾದ; ಸ್ಪಷ್ಟವಾದ : ಗುಳಿಗೆ ವರಾಳಂ ರಗಳೆ 
ಪುಳಂ - ಇವು ಅಪಭ್ರಂಶದೊಳ* ಟಕಾರಕ್ಕೆ ಪುಟ್ಟಿಯುುಂ. ಕುಳಂಗಳಾದುವು 
(646. ೨೨ ಕೃತ) (ನಾ): ೨ ನಿರ್ಮಲವಾದುದು; ಸ್ವಚ್ಛವಾದ:ದು; 
ಸುಖಜಲಮಾ ನೇತ್ರದಿಂ ಜಾರೆ ಚಿತ್ತಂ ಪುಳವತಾಗಲ್‌ ಬಾಹುಜಂ ತಾನರರೆ 
ಮನದೆ ವೈಕುಂಠಸಂಗಂಬೊಲಿರ್ದಂ (ಕಂದ್ರಕ್ಕು. ೩-೪೯): 

ಪುಳಮಾಗಿ ಸ್ಪೂಟವಾಗಿ ; ಇದೆ ಕೊಳ್ಳಿಳಿವಟ? . , , ಮೆಲ್ಲುಡಿ 
ಗೊಂಡಂದದೆ ಪುಳಮಾಗಿಲ್ಲಿ ನುಡಿಗು೦ (ಮಿತ್ರ ಗೋ. ೨೪-೪). 
[ ಆ ಪ್ರಾ. ಸುಲ. / ಸಂ. ಸ್ಫುಟ) 

ಪುಳ್ಕ "ಪುಲ' ನೋ. 

ಪುಳಂಪುಣಿಸೆ "ಪುಳ್ಳುಂಪುಣಿಸೆ' ನೋ. 

ಪುಳಂಪುರುಚಿ 'ಪುಳ್ಳುಂಪುಣಿಸೆ' ನೋ. 

ಪುಳಂಬು 'ಪುಳುಂಬು' ನೋ. 

ಪುಳಕ, "ಪುಲಕೆ ನೋ. 

ಪುಳಕ್ಕ (ನಾ). (ಕರಾ) ಗಂರಿಕಾರ; ಮುಖಂಡ. 1] 

ಪುಳಕಪ್ರಭೇದನ (ನಾ). ರೋವಹಂಚನವಾಗುವಿಕೆ; ನವಿರೇಳುವಿಕೆ : 
ಇದು ಿರಿದುಂ ಬುಧಾವಳಿಗೆ ಕರ್ಣರಸಾಯನಮತಾತ್ತಚೆಿತ್ತಸಮ್ಮುದಜನಕಂ 


೫೭೩೩ 


45 


ಪುಳ್ಳಿ 


ಮುದಶ್ರು'ಲಕರ್ತ್ವಲಸತ್ತಾಳಕಪ್ರಭೇದನಪ್ರದಗುರು ಮಸ್ತಕಪ್ರಚುರೆ 
ಕಂಪನಶಿಕ್ಷಕನೆಂಬಿನಂ ಪ್ರಯತ್ನದೆ ಕೃತಿವೇಟ್ವೂದು (ತಂದ್ರೆ. ೦೨೪೪)- 
[ಸಂ. ಪುಲಕಪ್ರಭೇದನ) 
ಪುಳಕಬಿಂದು (ನಾ). ಬಹಳ ಸಂತೋಷದಿಂದ ಹೊಮ್ಮಿದ ಕಣ್ಣೀರಿನ 
ಹನಿ; . ಆನಂದಬಾಷ್ಟದ ಬಿಂದು: ಶ್ರಿಪುರಸಂಹಾರವ ಮಾಡುವಲ್ಲಿ 
ಶಿವನೆ ಉನ್ಮಿ ಷೋನ್ಮೀಲನದೃಷ್ಟಿಯಿಂಂ ಪುಳಕಬಿಂದು ಕಚ್ಚಟೆಯ ಮೇಲೆ 
ಬೀಳಲುಣ್ಮಿದ ರುದ್ರಾಕ್ಷಿ ಸರ್ವಕಾರಣಾಧಿಕ್ಕವೆಂಬುದನಆ೨ದು ರುದ್ರಾಕ್ಷಿಯ 
ಧರಿಇದಾತನೇ ಸರ್ವತೋರುದ್ರನೆಪ್ಪುದು ತಪ್ಪದು (ಅರವ. ೦೯-೪೬). 
[ ಸಂ. ಪುಲಕಬಿಂದು ] 
ಪುಳಕಾಂಕುರ “ಪುಲಕಾಂಕಂರ' ನೋ. 
ಪುಳಕಿತ 'ಪುಲಕಿತ' ನೋ. 
ಪುಳಕಿಸು 'ಪುಲಕಿಸಂ' ನೋ. 
ಪುಳಗಣ್‌ (ನಾ). ಒಂದು ಸ್ಥಳದ ಹೆಸರು; ಮಣ್ಣುಲೋರ ವಿಕೆ 
ಗಾಳೊಳ್ಳಾದಿ ಪುಳಗಣ್ನೊಳು ಸತ್ತಿ ಸಗ್ಗಿಯಾದಂ (ಎಳ. ೩ (89). ಮುಳದಾ. 
೦೮೭-೦೩; 620). [?7 
ಪುಳಗು 'ಪುಣುಗು' ನೋ. 
ಪುಳಗುಕಾಪು `ಪುಣಂಗುಕಾಪು' ನೋ. 
ಪುಳಗುಳಕಲ್‌ (ನಂ). ಒಂದಂ ಪ್ರದೇಶದ ಹೆಸರು ; ಸುದ್ಧ ಪವುಷಮಾಸ 
ದೊಳ್‌ ಪುಳಗುಳಕಲ್ಲ ಮೇಗಿಟ್ಟಿ ಪಿರಿಯ ಮೆಟಪಿಗೆ ೫ ೬ ಪಾದಪಂ 
ಯಾರವ» ೬ « ಯನಟ್‌ (3929. 12-1, ೩೨-೦೩; ಸು. 10ನೆಯ ಶತ). 
[ಪುಳಗುಳ್ಳ 3- ಕಲ್‌) 
ಪುಳಯಿಸು (ಕ್ರಿ). ನಿಲ್ಲಿಸು; ಸ್ಥಾಪಿಸು: ಕೆಲೆಯಬ್ಬೆಯ ಮಗ ಮಾರಾಜ 
ಇದಿರ್ಚ್ವ ದ ಬಲಮಂ ಕೊನ್ನು ಸತ್ತಡೆ ೫x ೫x 2 ಸಂದಂ 
ಗುಜ್ಜಮ್ಮಡಿಗಾವುಂಡಂ ಸಲ್ಲೂ ಪುಳಯಿ%ದ ಪರೋಕ್ಷದಲು - (ಎಳ. ಇ, 
ಮೆಂಣರಾ. 99-0೭; 10277)” [p ಇದು "ಪೂಣಿಸು' ಎಂಬುದರ ಅವಲಿಖಿತ 
ಏರಬಹುದು]. 
ಪುಳವಿ (ನೂ). [ಸೈನ] ಲೋಕಗಳನ್ನು ಒಳಗೊಳ್ಳುವ ಚೇಲಗಳಂತೆ 


ಇರಂವ ಅತಂತ ಬೃಹದಾಕಾರದ ಅವಕಾಶ; ೪ ಇವುಗಳಿಗೆ 
“ನಿಗೋದ' ಎಂಬ ಹೆಸರೂ ಉಂಟು ; ಸ್ಮಂಧಂಗಳ್‌ ಆಸಂಖ್ಕಾತ 
ಲೋಕಮಾತ್ರಂ ಏಕೈಕಸ್ಕಂಧದೊಳ್‌ . . - ಅಸಂ ಪ್ಯಾತಲೋಕವತಾತ್ರ 


ಪುಳವಿಳ್‌ ಒಂದೊಂದು ಪುಳವಿಯೊಳ್‌ ಅಸಂಖ್ಯಾತ ಲೋಕಪ್ರೆಮಿಾತ 
ನಿಗೋದಶರೀರಂಗಳ್‌ (ತತ್ತ್ವಶ್ರ. ೩೩೦)- [ಸಂ- ಪುಲಎ? ] 
ಪುಳ್ಳಿ (ಕ್ರಿ). ಹುಳಿಯಾಗು; ಹುಳಿಯೊಡೆ ; ಮಧು ಸೀತುಂ ಕಟು 
ಸಿ:ದು ಪೋ ಪುಳಿತ ಕಳ್ಳಲ್ತುಂ ಕರಂ ಕಯನ್ತು ಬರ್ಪುದು (ಶುಶರಾ. ೪-66). 
(ದೇ. ೫ ತಮಿ. ಮಲ. ಕೋತ. ತೊದ. ಪುಳಿ, ತುಳು. ಪುಳಿ, 
ಪುಲಿ; ತೆಲು. ಪುಳಿಯು, ಪಲಿಯು ] ಹೆ 
ಪುಳ್ಳಿ “ಪುಟ್‌' ನೋ. 
ಪುಳ್ಳಿ, ಹುಳ್ಳಿ (ನಾ).೧. ಹುಳಿಯಾಾಗಿರುವಿಕೆ; ಅಮ್ಲತ್ವ:; (೪). ೨. ನಿಂಬೆ 
ಹಣ್ಣು, ಹುಣಿಸೆಹಣ್ಣು ಮೊದಲಾದುವುಗಳ ಆವ್ಲರಸ; ಷಡ್ರಸ 
ಗಳಲ್ಲಿ ಒಂದು ; ಪಾಲುಂ ಪುಳಿಯೊಳ್‌ ಬೆರಸಿದೊಡಿನಿದಕ್ಕು ವೆ (ತೀನಸಂ. 
0೩೬೦-೨೦); ಬ ದ ಗುಳಿ ಗನ ಶೋಳ್ಕುಟ್ಟಿದ ಸುದತಿಯೊಳಿಂಬುಗದಂತೆ 
ಕೆಟ್ಟುದು ಪುಳಿ ಮುಟ್ಟಿದ ದುಗ್ಧದಂತೆ ನೀರ್ಮುಟ್ಟಿದ ಜೇನೆಯ್ಯ ತೆಆದೆ 
ಪತಿಗೆ" ಶಯ್ಕ್ಮಾತಳದೊಳ್‌ (ಯಶೋಕ. 3-86); ವಪುಳಿಯಿಂದೆ ಪಾಲ್‌ 
ಒಹುಳಕೋಪದೆ ತಪಃಫಲವಂಂ . - . ಸಲೆ ಕಿಡುವಪೋಲ್‌ ಕಿಡುವುದರ 
ಸಾಳ್ವ ಧರೆ ಪಿಸುಣರಿಂ (ಕಂಫಿ: 8-8)- ೩, ಹಂಣಿಸೆಹಣ್ಣು : ಪೂ 
ಯೊಳಲೆದ .ಪವಳದ ಬಟ್ಟಿನಂತೆ ಸೊಗಯಿಸುವ ಸಾರೋದಯನ 


ಪುಳಿಂಚು 


ಬಿಣಬಾಧರಮನೆಂಗಶಾಗರಸೆಮರುಳಿಯಂತಾಮದು (ಶಂಶತಾ. ೨-೩೪ ನ). 
೪. ಹುಣಿಸೆಹಣ್ಣು ಸೇರಿಸಿ, ಬೇಳೆ, ತರಕಾರಿಗಳ ಸಹಿತವಾಗಿ 
ಮಾಡುವ ಮೇಲೋಗರ; ಆಮ್ರ : ಮಿಗಿಲೆನಿಸುವ ಪೊಸ ಸುಣ್ಣ 
ದೊಳಂಗುರ್ವಲ್ಲಿಯ ಬೇರನಿಕ್ಕಿ ಗರ್ದುಗಿನ ಕೊನೆಯಂ ತೆಗಪಿ ಪುಳಿಯಡುಗೆ 
ಮೇಣ್‌ ಸಂಡಗೆಯಿಡುಗಾ ತೆಜಿದಿನವಅ ಬೀಜಂಗಳುವು೦ (ಊಕೋಪ. 
6-39); ಲೊಕ್ಕಿಯ ಕೊನೆಯನಕ್ಕೆ ಮೇಣ್‌£ಳೈಯ ಕೊನೆಯ ತೆಗಪಿ ಪುಳಿಯ 
ನಡೆ ಸವಿಯುರನ್ಯಿ ೦ (ಯೋಳಕೋಶ. 6-೨೬) - ಹುಳ್ಳಿ: ೧. ಹುಲಿಯ ಹುಲ್ಲೆಯ 
ನೆ:ಹ ಬಿಜುಗತ್ತಲೆಯ ಬೆಳಗಿನ ಮೈತ್ರಿ ಮಧುರವ ಹುಳಿಯ ಪರಿಸೇ ಬಂಧ 
ಎದ್ದುವು ಬನದೊಳಾ ಮುನಿಯ (ತೊರರಾ. ೦-೩-೪೩): ೨: ಕೆಡುಗು ಹುಳಿ 
ಯೆನಲಕಟ ಜಡತವೆನಿಪ ಪಾಲ್ಸಡಲು (ಸಾನಂತ. ೦ ೪3); ಹುಳಿಗೆ ಹುಲಳುಕಿ 
ದರೆ ಪಾಲಿನ ಜಲಧಿ ಕೆಡ:ವುದೆ (ಳುನ್ಮಾಆ. ೨೦-೭); ಒಗರುಪ್ಪು ಸಿಹಿ ₹ಹಿ 
ಹುಳಿ ಕಾರಗಳ ತೆಗೆತೆಗೆದೀವುತಿಹನ: ನಾಲಗೆಗೆ ದೃಗವಬೋಧನಶಕ್ತಿ 
ಸುಖವನಾತ್ಮಗೆ ಬಗೆಬಗೆದಿ:ವುತಿಹನು ಭಾವದೊಳು - (ಕರಶ- ೪-೯೩) - ೩. 
ಉಪ್ಪು ಹುಳಿ ಮೆಣಸು ಸಂಬಾರ (ಸೌತತಿ. ಮಂಗಳೂರು. ೪೬೫-೩೪; 1312); 
ಉಪ್ಪು ಹು? ಬೆಬ್ಸ ಯೆಂಣೆ . . . ಜವಳಿ ಮುಂತಾಗಿ (ಎಳ. ೪11, ಶಿತಮೊ. 
3೪-೦೬; 1670); ಕಳ್ಳ ಕಳ್ಳಗೆ ನಂಟು, ಹುಳಿ ಮೆಣಸಿಗೆ ನಂಟು (ಗಾರೆ). 
೪. ಗುಗಾದೇವಿಯ ಹುಳಿ ಕಾಸಿ ಗೌರೀದೇವಿಯ ಊಳನಟ್ಟು ಭಕನ 
ಬಾಡನಟ್ಟು ದೇವನ ಸಾಸವೆಗಲಸಿ . . - ಆರಾಲಿಕ್ಕಿ ಕೈಕಾಲು ಮುಂಜ 
ಯಿತ್ತೂ (ಅನತಂ. 0೨8-8೬6); ಅವರೆಲ್ಲ. . . ತಟ್ಟೆಗಳಲ್ಲಿ ಅನ್ನ, ಪಾತ್ರೆ 
ಗಳಲ್ಲಿ ಹುಳಿ ತುಂಬಿಕೊಂಡು ಬಡಿಸುವುದಕ್ಕೆ ಸಿದ್ಧವಾಗಿ ನಿಂತಿದ್ದರು (ರಂಗಳ. 
೯೦); ಹರಿವೆಯ ಸೊಪ್ಪಿನ ಹುಳಿ ಗ:ಟಲ ಕೆಳಗೆ ಇಳಿಯಶೇ ಇಲ್ಲ (ರೇವಪಹೊ. 
390)- ೫. ಒಂದಂ ಬಗೆಯ ಸಸ್ಯ: ಕಿರೀಹುಳಿಪ, ಹುಳಿ, ಮುರ್ಗಿನ 
ಕೊೋಡುಸೊಪ್ಪು, ಸಣ್ಣಗೂಗೆ, ಬಿಳಿಕೊಮ್ಮೆ (ಮೈ ಗಿ. 6-೧೨೩) - ಹಿ 
(ಆಲಂ) ಪೊಗರಂ; ಸೊಕ್ಕು; ದರ್ಪ ; ಶೀನೆಮಯ್ಯನ ಹುಳಿ ಕುಗ್ಗುವ 
ರೀತಿಯಲ್ಲಿ ತಾನೊಂದು ಉಪ್ಪರಿಗೆಮನೆಯನ್ನು ಕಟ್ಟಿಸಬೇಕು (ಮರತು. 
ಊ೯೪)- ಪ. ಹಂಳಿ ಹಿಂಡುವವನು ; ಕೆಡಂಕ : ಯಾವನನು ಅಲ್ಲೆಂದಡೆ 
ಹವಿನೆ(ಂ]ಟ್ಟು ಸಮಯಕ್ಕೆ ಹೆೊಅಗೂ ದೇಸಕ್ಕೆ ಹುಳಿ (1%. 1x-1. 
೩೭6-೨೭ ; 3279). (ಗು). ೮. ಹುಳಿಯಾಗಿರುವ ; ಹಂಳ್ಳಗಿರುವ : 
*ಹಂಳಿದಾಳಲು', “ಹಃಳಿನೀರು” ಪರಾ. 
ಹುಳಿ ಮುಟ್ಟಿದ ಹಾಲು -ಒಡೆದ ಹಾಲು ; ಕೆಟ್ಟುಹೋದ ಹಾಲು: 
ಹುಳಿ ಮುಟ್ಟಿದ ಹಾಲಿನಂತಾದ ಮೇಲೆ ಅವಳ ಮೈ ತನ್ನ ಬೆನ್ನಿಗೆ ಆಕಸ್ಮಿಕ 
ವಾಗಿ ಸೋಕಿದ ಮಾತ್ರಕ್ಕೆ ಕರ್ಕಶಸ್ತರ್ಶವಾಗುವುವು (ಕಾವ್ಶಸ. ೬೨). 
ಹುಳಿಯನ್ನು ಹಿಂಡು- ಸ್ನೇಹ, ಸೌಹಾರ್ದ ವಾತಾವರಣವನ್ನು ಕೆಡಿಸು: 
ಇವೆಲ್ಲವೂ ನಮ್ಮ ನಿಮ್ಮಲ್ಲಿರುವ ಸಂಬಂಧಕ್ಕೆ ಹುಳಿಯನ್ನು ಹಿಂಡಲೋಸುಗ 
ಕಲ್ಪಿತವಾಗಿರುವ ಒಂದು ನಾಟಕ (ರ್ರೋಕನ್ಕೆ. ೨೬6)- [ ಪುಳ್ಳಿ. / ತಮಿ. 
ಮಲ. ತೆಲು. ಪುಳಿ ; ತುಳು. ಪ್ರಣ. ಹುಳಿ] 
ಪುಳಿಂಚು, ಪುಣಿಚು, ಪುಳಿಚಂ (ನಾ). ೧. ಆರ್ದ್ರಪದಾರ್ಥವು ಒಣಗಿ 
ಏಳುವ ಹಕ್ಕಳಿ; ಹುರುಪು; ಬಿಗಿದೊಗೆದ ನಿನ್ನ ಮೊಲೆಗಳ ಮೃಗಮದದ 
ಪುಂಂಚುಗಳ್‌ ಪ[ಗಿಲ್ತಿ]ಲಲೆಡೆಯಾದಗಲುರಮು ನೆನಗೆ ಪಡೆದಜೆನೊಗಸುಗಮ 
ಲೀ ನಿನ್ನನೆನಗೆಯೆ ಪಡೆದಂ (ಕಂತರಾ. 6-೬೭); ಇಂಚರದಮರ್ದಿನ ಸವಿಯ 
ಪುಳಂಚಿನ ಕಿವಿಗಳ್ಲಿ ವೃತ್ತಕುಚೆ ಪಶಿಯುರಮಂ ಮಿಂಚಿನವೊಲಪ್ಪಿ ಮಿಡಿದ 
ಏಪಂಚಿಯೆನೆ. ಪ್ರ9ಂದಿ ಪಾಡಿದಳ* ಮಾನವನ೦ (ಕಾನ. 6-೩೪); 
ಎಸೆದುವು ತನುಲಕ್ಷ್ಮಿ ನಲಿದು ಗುಡಿಗಟ್ಟಿದಂದದಿಂ ಪೂಸಿದ ಚಂದನದ ಪುಳಿಂಚು 
ಗಳಂ ಪೊತ್ತು ನೆಗೆದ ಪುಳಕಾಂಕುರಂಗಳರಸನ ಮೆಯ್ಕೋೊಳ್‌ (ತಂದ್ರಫಿ. 
9೬-೨೦೩)- ಪುಣಿಚು ; ೨. ಹಲ್ಲಿನ ಕಿಟ್ಟ,-ಕೊಳೆ : «ಪುಣಿಚೇಯ್‌ ' 
ಪರಾ. ಪುಳಿಚು : ೧. * ಪ್ರಳಿಚೇಟ್‌ ' ಪರಾ. [7 


೫೭೩೪ 


25 


40 


45 


ಪುಳಿಚಾಲು 


ಪುಳಿಂಚಿ, ಪುಣಿಜೆ (ನಾ)- ಬೇಡರ ಹೆಂಗಸಂ ; ಬೇಡಿತಿ (?) : ಪುಚಮಮಂ 
ಪೊರೆದಮುರ್ದ ಪುಳಿಂಚೆಯ ನುಣ್ವರಮನಲ್ಹ ಪುಂಸ್ಕೋಕಿಲಗಳ್‌ ತಾಂ 
ಚೇಗದೆ ಪೆಣ್ಯೋಗಿಲೆಯಿಂಚರಮೆಂದಲ್ಲಿ ಸುತ್ತಿ ಮುತ್ತುಗುಮನಿತಂ 
(ಉರೈಟಿ- ೨-೯). ಪುಣಿಜೆ : ದಂಗಟನ ಪುಣಿ[೫8ಂ- ಇ]ಜೆಯರು 
ಹೊಂಗಟ್‌ಯ ಬಲ್ಲುಕೋಲನೊಂದು ಕೈಯಲಿ ಪಿಡಿದು ಒಂದು ಕೈಯಲಿ 
ಬಿದಿರಕ್ಕಿಯ ಹಿಡಿದು ಮುಂದೆ ಬಂದಾಡುತಿರೆ (ತನ್ನವ. ೪. ೦೪೬-೩೩೨); 
ಬಯಸುವರು ಗೋಪಿಯರದಾವನ ಪಾದರೇಣುಗಳ ಬಯಸುವರು 
ಪುಣಿತೆಯ ([ತಾ89)9ಾ. ಪೂಜೆಯು, ಪೂಜಿಪ]ರಂ ತೃಣಸಂಚಯನಿಹಿತಪದ 
ರೇಣುಗಳನವ್ಯಯನನಾವಗಲುವೆವದೆಂತೆಂದರು ಮಹಾತ್ಮೆಯರಂ (ವಿರಾಗಿ: 
೧೦- ೬೪-೫೬). [ <ಎಪೂಂದಿ?] 
ಪುಳಿಂದ 'ಪುಲಿಂದ' ನೋ. 
ಪುಳಿಂದಕ (ನಾ). ಬೇಡರವನು; ಶಬರ : ಧುರಕ್ಕೆ ವಶರಥನೃಪತಿ ಸುತರೆಂ 
ಭರದೆ ಕಳುಹುಗುವೆಂಬ ಶಂಕೆಯಿನಿರದೆ ಕೆಟ್ಟುದು ಶಬರಬಲವೆಂದಂ 
ಪುಳಿಂದಕನು (ಕುಮುರಾ: ೪-೩೯); ಕಾಣಿಕೆಯ ಕೈಕೊಂಡು ಶಬರ 
ಶ್ರೇಣಿಯನು ಮನ್ನಿಸಿದನುಚಿಳದ ವಾಣಿಯಲಿ ವೈವಸ್ವತಾನ್ವಯನಾ 
ಪುಳಿಂದಕರ (ತೊೊಂರಾ- ೩೩-೩)- [ಸಂ-' ಪುಲಿಂದಕ) 
ಪುಂಂದಿ (ನಾ). ಬೇಡರ ಹೆಂಗಸು ; ಬೇಡಿತಿ : ಶಬರಿ: ವನಚರನಾಗಿ 
ಶಂಭು ಗಿರಿಜಾತೆಯನೋತು ಪುಳಿಂದಿ ಮಾಡಿ ನಚ್ಚಿನ ಗುಹನ ಕಿರಾತಬಲ 
ನಾಯಕನಾಗಿರೆ ವಾಡಿ. ಕವದನಾ ಬನಮಂ (ಶಂಶಥಾ- 6-0); 
ಚಂಚಲಕಿಪಾೂಂಗದ ಪುಳಿಂದಿಯರ್‌ ತಮ್ಮ ತಮ್ಮ ಓಪರಂ ಬಳಿಎಡಿದು 
ಬರುತಿರ್ದರಾಗ (ಕೈಎರಾ. ೨೮-೪೨); ಪಳಿಂದಿಯರಾದರಮರ್ತ್ಯಕಾಂತೆಯರ್‌ 
(ಕವಿಶಂ - ೩-೯೪). [ಸಂ- ಪುಲಿಂದೀ] 
ಪುಳಿಂದಿನಿ ಪ್ರಲಿಂದಿನಿ' ನೋ. 
ಪುಳಿಕೆ (ನು). ಒಂದು ಬಗೆಯ ಔಷಧೀಸಸ್ಯ ; ಬಿಳಿಪೊಳಿರು, ಬೂದಿತಾಳೆ, 
ಪುಳಿಕೆ, ಬಿಳಿತಂಳೆ, ತೆಲ್ಲಪುನಿ (ಮೊ ಕಗ. ೩೪-೭೭೩). ಹುಳಿಗ' ಪರಾ. [?] 
ಪುಳಿಗರ್ಚು (ಕ್ರಿ). ಹುಳಿ ಹಚ್ಚಿ ತೊಳೆ ; ಹುಳಿ ಹಾಕಿ ಬೆಳಗು.- ಬೆಳ್ಳಗೆ 
ಮಾಡು : ಕೊರ್ಬೆಂಬ ಕಿಟ್ಟಮುದುರೆ ಪಸುರ್ವಣ್ಣವೆರಿಬ ಕಾಳಿಕೆ ಕಬಿಲೆ 
ಎರಹಾಗ್ಲಿಯಿಂ ಕಾಯ್ಗಿ . . - ಬೆಳ್ಲಿಂಗಳಿಂ ಪುಳಿಗರ್ಚಿ ಕುಸುಮಶಯನ 
ಶಾಣದೆೊಳ್‌ ಪೊಸವೆಳ್ಟು ಪಸರಿಸಿ ಕಂುಸುಮಶರನೆ ಮಿಸುಗೆ ಮಸೆದಸಿಯಂಶಿ 
ರೆಸೆವಸಿಯ ಮೆಯ್ದೆ ಮೆಯಿರಿಯಾದ ಬೆಳ್ವಸನದಿಂ (ರೀರಾವ. ೧೦-೩೭ ನ); 
ಪುಳಿಗರ್ಚಿದಂಗಜಾಸ್ತ್ರಂಗಳ ಬಳಗಮಿದೆಂಬ ತೆಣದಿನಾರ್ದ್ರತೆವಡೆದುಜ್ಜ ಳಿ 
ಪಂಗಾವಳಿಯಿಂ ಕಣ್ಗೊಳಿಸಿರ್ದುದು ಬಳಸಿ ವಾರನಾರೀನಿವಹಂ (ಕುಸುಮಾ. 
n-oa¢)- [ಪಳ್ಳಿ + ಕರ್ಚು (ಎಕಟ್ಟೂ)] 
ಪುಳಿಗೂಟ್‌ (ನಾ). ಹುಳಿ ಇರುವ. ಆಹುರ ; ಹುಳಿಯಂಬಲಿ : 
. ಪುಣಗೂಟಿಂ[ಶಾಕಾಂ- ಹಳಿಗೂಳಂ]ತದಿಕಿನ ಕೆಂದಳಿರಂ ಪಾಲ್ಗೆನೆ 
ಯನೆಳೆಯ ಪುಲ್ಲ» ಕಬ್ಬಂ ಬಲವಂತನಕ್ಕುಮೆಂದುಜ್ವಲಚಿತ್ತಂ ತಂದು 
ಪೊರೆವುದುಂ ಗಜಶಿಶುವಂ (ರವನ್ನು: ೦೨-೦೨೪); ಬೀಳಂಬಲಿಯೊಳ್‌ 
₹ಲಸಿದ ಜೋಳದ ಪಿ[ಕಾಕಾಂ. ರಿ]ಗೂಟನಿಕ್ಕಿಮೊಡಲಿಡಿಯದವೋಲ*್‌ 
ಕೇಳೆಲಗೆಯಿದು. ಮುಜಿದಡೆ ಮೇಳಿಸುಗುಂ ನಿನಗೆ ಕಾಷ್ಮದಂಡದ ಘಾಯಂ 
(ಫುಕ್ಕಾಸ್ರ. ೪-೭)- [ ಪುಳ್ಳಿ + ಕೂಟು್‌, ) 
ಪುಳಿಚಾರು "ಪುಳಿಚಾಜಂ' ನೋ. 
ಪುಳಿಚಾಟು, ಪುಳಿಚಾರು, ಪುಳ್ಹಾರು, ಹುಳಿಸಾರಂ (ನಾ)- ೧. ಹುಣಿಸೆ 
ಹಣ್ಣಿನ ರಸ, ಸಂಬಾರದ್ರವ್ಯಗಳನನ್ನು ಸೇರಿಸಿ ಮಾಡುವ ಸಾರಂ: ಬೆಂದ 
ಕುಂಬಳದ ಕಾಯ್ಲುಳೆ ಪಲವು ತೆಆ ವಕಾಡಿಯೊಂದು ಪು(ತಾಕಾಂ-ಹು]ಳಿಜಾಅನಾಗಿ 
ಯೊಂದು ಸಿಹಿಗಾಯಾಗಿಯೊಂದು ದಧಿಸಾರಿಕೆಯುುವತಾಗಿ ಮತ್ತೊಂದು 
ದುಸ್ಲಾಯಭಂಗಿಯನೆ ಮಾಡಿ . . . ಒಂ[ದಕೊಂ]ದೊಂದು ತೆಜದ 


ಪುಳಿಚು 


ಪರಿಮಳವ್ಕಾ ಪೊಡ್ಡಣಿಗೆಯಂ ಕೊಟ್ಟು ಹಸ ಮಾಳ್ದುದು (ಸೂತಕಾ. 
೩.೩೨); ಪುಳಿಚುಜು ಪೂರ್ಣವ([ಟಿ ಭುಕ್ತಭಂಜಿತ]ಶಾಕ ತುಳುವದಾಳಿಲ 
ಶಾಕವಂಗಿ ಶೂಲ್ಮಕ ಮನಂಗೊಳಿಪ ದಧಿಸಾರಿಕೆ ಎಚಿತ್ರಪಾಕಂ ₹ಹರಿ 
ಯುಡಕೆತಾಳಿಲವೆಸರನು ತಳೆದ ಪಾಕಂಗಳು (ಠತೂಠತಾ- 
ಪುಳಿಚಾರು : ವಿ. ಸಸ್ಕಾಹಾರ : ಪಳಿಚಾರು ಊಟ ಮಾಡಿದರೆ 
(ಕಾಬಳಾಂ, ೦೬೬); ಎಂಟು ಹತ್ತು ದಿನಗಳಿಂದ ಪುಂಚಾರು ತಿಂದೂ ಶಿದೂ 
ಬಾಯಿ ಕೆಟ್ಟುಹೋಗಿರುತ್ತದೆ ಎರಡೂ ಕಡೆಯುವರಿಗೂ (ಕನ್ನೂರು. ೦೦೨)- 
೩. (ಆಲಂ) ಶಾಕಾಹಾರಿಯಾದ ಬ್ರಾಹ್ಮಣ: ಪೂಚಾರು 
ಕುಟುಂಬಗಳಾದುದರಿಂದ ಸಹಿಸಿಕೊಂಡು ಸುಮ್ಮನಾದರು (ನಮ್ಮೂರ. ೩). 
೪. ಧೈರ್ಯವಿಲ್ಲದವನು: ಪುಕ್ಕ ; ಬೆದರಿಕೆಗೆ ಅಡಗುವ ವೂಳಿಚಾರು 
ಗಳೇ ಹೆಚ್ಚು ಈ ಗುಂಪಿನಲ್ಲಿ (ರೂತಿ). ಪುಳ್ತಾರು : ೩. ಶ್ಯಾನುಭೋಗನು 
ಪುಳ್ಮುರು (ಕಸಿ: ೧): ಹುಳಿಸಾರು: ೫. ಹಂಣಿಸೆಹಣ್ಣನ್ನು 
ಕಿವಿಚಿ ಅದರ ರಸಕ್ಕೆ ಉಪ್ಪು, ಕಾರ ಹಾಕಿ (ಬೇಳಿಯಿಲ್ಲದೆ) 
ಮಾಡುವ ಸಾರು; ಸಗೊಡ್ಡುಸಾರಂ : ಹುಳಿಸಾರು ಮಾಡದವ 
ನಳಪಾಕ ಮಾಡಿಯಾನೆ? (ಗಾರೆ). 

ಪುಳಿಾಲ ಬದನೆಯ ಕಾಯಿ - ಬದನೆಕಾಯಿಯಿಂದ ಮಾಡುವ 
ಒಂದು ಬಗೆಯ ಭಕ್ಷ್ಯ; ಸಕ್ಕರೆಬದನೆಕಾಯಿಂ :  ಉದಕದೊಳು 
ಹುಣಿಸೆಯ ಹುಳಿಯ ಹಾಕಿ ಸಲೆ ಕಿವುಚಿ ಹದನಜ್‌ದು ಸಕ್ಕರೆಯನಿಕ್ಕಿ 


4-04) . 


೫೭೩೫ 


ಪುಳಿನಸ್ಕಳ 


ಕೊಳೆವಾಯ ಖಳೆರುಂ ಪುಳಿಚೆಳ್ಲ ಕಿಣಿವಲ್ಲ ಪುರುಷಾಧಮರಂ (ಕೃತಿ. 
48-೩8 5). ಪುಲ್ಪೇಟಿರ್‌ : ೧. ಪೂಸೆಯುಂ ಕಾಯ್ದಿರದೆಬ್ದಾ ಚಂದ 
ನಾಲೇಪದ ತೆಗಳಿಕೆಗಳ್‌ ಶಂಗದಿರ್ಪಾಜಾ ಪುಳ್ಬಿ (ಳ್ವಿ 3 ರ್ದರುಣೋಷ್ಮಂ 
ಮುಚ್ಚಿದ ನೆಯೆನಯುಗಂ ಹೃತ್ತಟನ್ಮಸ್ತ ಹಸ್ತಾಂಬುರುಹ ವ್ಯಸ್ತಾಳಕಂಗಳ್ಳೆ 
ರಸಲರ್ವಸೆಯೊಳ್‌ ಕಾಂತೆಯಿಂಶಿರ್ದಛಾಗಳ್‌ (ಕುಸುಮಾ. ೦೩-೭೪). 

[ಪುಳಿಚು (ಎ ಪುಳಿಂಚು) + ಏಟು) 


ಪುಳಿಚೋರಯ್ಯ (ನಾ). ಒಬ್ಬಾತನ ಹೆಸರಂ : ಪುಳಿಚೋರಯ್ಕಂ ಮಹ 


ಧ್ವಜದೋಜ x ೫x ಮಣಿವಿತಾನದೋಜತೇಜಂ (ಳೆ. 11, ೪-೦: ತು. 


1000): [ $ + ಅಯ್ಯ, 1 


ಪುಳಿಚ್ಚುತ (?) ಬದನೆಗಾಯ್‌ (ನಾ). ಬದನೆಕಾಯಿಯಿಂದ ಮಾಡಿದ 


ಒಂದು ಬಗೆಯ ವ್ಯಂಜನಪದಾರ್ಥ : ಬದನೆಯೆಳಗಾಯ್ಲೆ ಕರಿಬೇವು 

ಹೊಸತುಪ್ಪಯಿನಿಸುದಕ ನೀರುಳ್ಳಿ ಿಯಿಟ್ಟುದಕವಿಂಗುವ ತೆಅದಿ ಹದನಾಗಿ 

ಯುಕ್ಕಲ್‌ಸಿ - - - ತುಪ್ಪದೊಳೊಗ್ಗ೦ಿಸಲ್ಕಂತದು ತಿಗುಳಿನೊಳು ಪುಳಿಚ್ಚುತ 

[ಕಾಕಾಂ. ಪುಳಿಚತ್ತ. ಪುಚ್ಚುತ್ತ) ಬದನೆಗಾಯೆಂದು ಪೆಸರನೊಲವಿಂ ಕರೆವುದು 

(ಸೂಶಕಾ. ೪-0೩). ಈ" ಪುಳಿಚ್ಚುತ' ಎನ್ನುವ ಶಬ್ದವು ತವಿಂಳಿನ 

*ಪುಳಿಚ್ಚಲ್‌ - ಹಂಳಿಯಾದುದು? ಎಂಬುದಕ್ಕೆ ಸಂಬಂಧಿಸಿರಬಹುದಂ. 
[ ಪುಳಿಚ್ಚುತ್ಕ + ಬದನೆ 4 ಕಾರ್ಯ] 


ಪುಳಿದೇಗು. ಹಂಳಿತೇಗು, ಹಂಳಿದೇಗಂ (ನಾ). ಹೊಟ್ಟೆಯಲ್ಲಿ ಆಮ್ಲತೆ 


ಶುಂಠಿಯ ಹಾಕಿ ತುಪ್ಪದೊಳುಕ್ಕರಿಸಿ ಸವಿಯುಮಂ ಹಡೆದ ಹೆಚ್ಚಾಗಿ ಬರುವ ತೇಗು; ಅಜೀರ್ಣದ ತೇಗು: ನೆತ್ತರಂ 
ಬದನೆಯೆಳೆಗಾಯ ಹೋಳಂ ಹಾಕಿಕೊಂಡು ತುಪ್ಪದೊಳು ಪರಿಮಂಳವಿಕ್ಕಿ |30, ಕುಡಿದು. - - ನುಂಗಿ ಮಿದುಟಂ ತಣಿವಿಂ ಪುಳಿದೇಗುದೇಗುತಮಿರ್ಪವದ 
ಪೊಡ್ಮಣಿಗೆಯಂ ಕೊಟ್ಟು ಸೆಖೆ ಹೋಗದಂತಿರಿಸಲು ಅದುವೆ ಪುಳಿಜಾಜು ಅಳ್‌ ರಜನೀಚರಕೋಟಿಗಳ್‌ (ಾರ್ಮಾನ.. ಅಃ). ಹುಳಿತೇಗು : 


ಬದನೆಯ ಕಾಯಿ ಕನ್ನಡಿಗರದನು ಸಕ್ಕರೆಬದನೆಗಾಯೆಂದು`ಹೆಸರಿಡುವರು 


(ಸೂಶಕಾ- ೪-೬). 
[ಪುಳ್ಳಿ .. ಆಸಾಜ್ಕು-/ತಮಿ. ಪುಂಃಚ್ಚಾಜು, ಮಲ. ಪುಂಇಜು; 


ಹೊಟ್ಟೆಯಲ್ಲಿನ ಅವ್ಲುದ್ರವವು ಹೆಚ್ಚಾಗಿ ಹುಳಿತೇಗು ಬರುತ್ತಿದೆ 
(ಕುಕೋಶಂ. 030); ಹುಡುಗರು ಇವಳನ್ನು ಹುಳಿ-ತೇಗಿನ ಲಕ್ಷ್ಮೀ 
ದೇವಮ್ಮನೆಂದು ಕರೆಯುತ್ತಾರೆ (ಸಂಸ್ಕಾರ. 98). ಹುಳಿದೇಗು ; ಶುಂಠಿ. 


ತುಳು. ಪುಾಳಚಾರ*] ೩6 ಭೆದ್ರಮುಸ್ತೆ, ಅತಿಬಜೆ, ಅವರದ ಬಳ್ಳಿ ಇವಂ ಸಮಭಾಗವಾಗಿ ಕಷಾಯ 
ಪುಳಿಚು 'ಪುಳಿಂಚು' ನೋ. ಎಕ್ಕಿ ಕೊಡಲು ಆಮಗ್ರಹಿಣಿ, ಅಗ್ನಿಮಾಂದ್ಯ, ಹುಳಿದೇಗು ಮುಂತಾಗಿ 
ಪುಳಿಚೇಳ್‌ `ಪುಳಿಚೇಟು್‌' ನೋ. ಗುಣಮಕ್ಕುಂ (ಸಳವ: ೩೩8). [ಪುಳ್ಳಿ * ಶೇಗ್ಕು) 
ಪ್ರಳಿಚೇಟ್‌, ಪುಣಿಚೇಟ್‌, ಪುಳಿಚೇಳ್‌, ಪುಳ್ಚೇಟು್‌ (ಕ್ರಿ). ೧.| |ಪುಳಿದೊಡೆ (ಕ್ರಿ). ಹುಳಿ ಹಚ್ಚು,-ಲೇಪಿಸು: ಚಿನ್ನುಗಿ ವಂದೆೊಡೆ 
(ದ್ರವವು ಒಣಗಿ) ಹಕ್ಕಳೆಯೇಳಂ,_ ಪದರ ಪದರವಾಗಿ ಮೇಲೇಳು; ದೊಪ್ಪವಿಕ್ಕಿದ ಚೊಕ್ಕಚಿನ್ನದ ಪ್ರತುಮೆಗಳೆಂತೆ ರನ್ನದ ವತ್ತ ಹಾರವ 
ಮೆಯ್ತೊಂಕೆಯಿಂದೆ೧ಳಗು ಕಂದೆ ಕತ್ತುರಿಯ ಪಳಿಕಿನಂತೆ ಪು( 8:69. ಹ] | 30 ನಿಟ್ಟು ಸುಗುಣಸಂಪನ್ನೆಯುರಿರ್ದರಿಕ್ಕೆಲದಿ (ರೋಶಕ. ೦೪ ೩೬). 


೪ಚೆರ್ದ ಚಂದನದಣ್ಣುವೆರಸು ಪತ್ತಿದ ಪರಿಮಳವಂಂ (ಊೀರಾಠ. ೧೦-೪೪ವ). 
೨. (ಬೊಬ್ಬೆಯುಂಟಾಗಿ) ಹೊಪ್ಪಳೆಯೇಳು ; ತೊಗಲು ಸ:ಲಿದು 
ಬದು : ಬಿಸುಸಂಯ್‌ ನೀಳ್ತ ಲತಾಂಗವಿಂರ್ಪಟಾದು ಬಾಷ್ಟಂ ಕುಟ್ಟುರಂ 
ಗೊಂಡ ವಕ್ತ್ರಸರೋಜಂ ಪೊಳಪೋಡಿ ಬಾಡಿ ಪಳಿಚಿಟಿಕ್ಲೋಷ್ಮಂ ಕುರುಳ್‌ 
ಸೂಸುವೇಣಿ ಸಡಿಲ್ದೊಳ್ಳುಡೆ ಜೋಲ್ವ ಮೆಲ್ಲೆರ್ದೆಯಿಎಂತಾಗಲೈ - - 
ಅಬಲೆ ವೆಂಯ್ಕಿಕ್ಕಿರ್ದಳಾ ಶಯ್ಕೆಯೊಳ್‌ (ಳುಸುನತಿ. ೦೩-೦೦೬) ; 
£ಡುಗುಯುನ್ಹಿಗ್ರಾತಪಡ್ವಾಳೆಗೆ ಮಿಗೆ ಪುಳಿಚೇಟಲ್ಕೆ ಬೆಂಬೆಂದು ಬಾಯಂ 
ಬಿಡುತುಂ ತೇಳುಣ್ಮಿ ಜಿಹ್ವಾಲತೆಹುಬಲೆ ಜವಂಗುಂದುತುಂ . - - 
ಇರ್ದುದೆತ್ತಂ ಬಿಡದಡವಿಗಳೊಳ್‌ ಸ್ವೈರದಿಂ ಸೈರಿಭಂಗಳ್‌ (ಕಾಂತೀಕೃ. 
೧೫-೩೬); ಎಲೆಯಿಕ್ಕಿ ಪೆರ್ಮರಂ ತಾಅದವಿಲ್ಲರಣ್ಯವೃಗಯೂಥದ ಬೆನ್‌ 
ಪುಂಚೆರ್ದು (ಕಾಜ. ಫಳಿಲೆರ್ದು, ಪುಣಿಚಿರ್ದು, ಪುಣಿಲೆರ್ದು) ಬಾಯ್ಗ 
೪ರ್ವಾಜದವಿಲ್ಲ . - . ಅದೇಂ ಪ್ರಳಯಕಾಲವೊ ತೀವ್ರನಿದಾಘಕಾಲಮೋ 
(ಸೂಕ್ಲಿಕು. ೦೦-೦೦೦). ಪುಣೆಚೇಟತ್‌; ೩. (ಹಲ್ಲು) ಕಿಟ್ಟದಿಂದ ಕೂಡಿರು: 
ನೆಕ್ಕ ಕದಂಪು ಪತ್ತಿ ಪೆಡೆಗೊಂಡ ಕೆೊರಲ್ಪುಣಿಚಿರ್ದ ಕೀನಿವಲ್‌ ಪೊಕ್ಕಡ 
ಗಿರ್ದ ಕಣ್ಮುರುಳಿಗೊಂಡರೆಬತ್ತಿದ ಜಾಯ್‌ . . : ಅಗುರ್ವಿಸೆ ಬಂದನ 
ದೊರ್ವ ಪಾರ್ವಂ (6!ರಾತ- ೩-೩೬). ಪುಳಿಚೇಳ್‌ : ೩, ನೊಳವೆಆಪ 


[ ಪುಳ್ಕಿ + ತೊಡೆ] 


ಪುಳಿದೊಳೆ (ಕ್ರಿ). = ಪುಳಿಗರ್ಚು : ಮಳಯಜಗಂಧಿ ಮಜ್ಜನದ ಮಂದಿರ 


ದೊಳ್‌ ಪೊಸಪೊನ್ನ ಬೊಂಬೆಯಂ ಪುಳಿದೊಳೆದೊಪ್ಪವಿಟ್ಟಿ ಶಿ ತೆಜದಿಂ ಶನುಕಾಂತಿ 
ದುಕೂಲದಿಂ ದಮುಚ್ಚಳಿಸೆ »» ಎ ಬಂದೊಳಪುಗುವಂದು (ಕಾರ್ಮತಾ. ೩೪೪); 
ಪುಳಿದೊಳೆದೊಪ್ಪವನಿಕ್ಕಿದ ಹೊನ್ನ ಪುತ್ತಳಿಯಂತೆ ಮದವಕ್ಕಳೊಲಿದು 
ಗಳಿಲನೆ ಬಂದು ಶ್ರೀಕೃಷ್ಣದೇವರಾಯನ ಪಾದನಳಿನಕ್ಕೆ ಶಿರವ ಜಿಂಚಿದರು 
(ರೋಕಶತ. 9-93). [ಪಳ್ಳಿ * ತೊಳ್ಳೆ] 


ಪುಳಿನ:ಪುಲಿನ'ನೋ. 
ಪುಳಿನತಳ (ನಾ). ಮರಳುದಿಣ್ಣೆ; ಪುಲಿನಸ್ಮಳ : ಉದ್ಕಾನದೊಳೊಂದು 


ಪುಳಿನಸ್ಮಳ (ನಾ). - ಪುಳಿನತಳ : ದೇವಾರಣ್ಯಂ 


ದಿವಸಂ ತೊಟಲ್ಲೂ ನೋಡುತ್ತುಂ ವೈಶ್ರವಣನಿವಿತ್ತ ಮೊಂದು ಪುಳಿನ 
ತಳೋದ್ದೇಶದೊಳ್‌ ಕುಳಿ ರೆ (190ತಿತ್ರೆ. ೭-೯ ನ); ಪುಳಿನತಳಂಗಳಿಳ್‌ ಸೆಳೆವ 
ನುಣ್ಮಳಲಂ ಜಳೆಶೀಕರಂಗಳಂ ತಳಿದು ಪೂಗೊಳದೊಳೆಗಲ್ಪ 
ಕೋಕವನಿತಾವ್ಮಥೆಗಿಂ ಶಿಶಿರೋಪಚಾರದೊಳ್‌ ಕೆಳದಿಯರಾದುವಾ ತಳೆರ್ವ 
ತಣ್ಣೆಲರಿಂ ಕರಲೋರ್ಮಿಮಾಲೆಗಳ್‌ (ಅನೆಂತ್ರಿ- ೬-೬೦). 

(ಸಂ. ವುಲಿನಸ್ಮ೮] 
ದೇವರ ದೇವವ 


ಪುಳಿಬೋರೆ 


ವಮಂನಕಿಂಬನೀಯೆ ತನ್ನಂದನದೊಳ್‌ ದೇವರ್‌ ಸಿಎಗೆಯನು ಪ್ರಸ್ತಾ ವನೆಯಂ 
ಕಟಿಪದಿಬತಿಪೆ ಪುಳಿನಸ್ಮಳದೊಳ್‌ (ಕಾಂಶಿತ್ರೆ- 6-0೨೨) ; ಪುಳಿನಸ್ಥಳಮಂ 
ಮಣಃಯಿಸಿ ತೊಳೆಗುವ ನಕ್ಷತ್ರಮಾಲೆಯಂತಿರೆ ಮಣಿಮೇಖಳೆ ಮದನ 
ಕುಂಭಿಕುಂಭಸ್ಥಳಮಂ ನೆನೆಯೀಸುವುದಸಿಯೆಳಲಘುನಿತಂಬಂ (ಕ್ಲೂಕ್ಯ- 
೩-೬೦). [ಸಂ. ಪುಲಿನಸ್ಮಲ] 
ಪುಳಿಬೋರೆ (ನಾ). ಬೋರೆಯಲ್ಲಿ ಒಂದು ಬಗೆ ; ಹುಳಿಎಲಚಿ 
ಹಣ್ಣು ಮತ್ತು ಆದರ ಮರ : ಬೋರೆಯರಬೋರೆ ಪುಳಿಜೋರೆ 
ಸೀಬೋರೆಯಿಂ ರಾಯಬೋರೆಯಂ (ನನರೋ. ೨೪-೩೦). 
[ ಪುಳ್ಳಿ + ಬೋರ್ಕೆ ] 
ಪುಳಿಮಾವು. ಹುಳಿಮಾವು (ನಾ). ಮಾವಿನಲ್ಲಿ ಒಂದು ಬಗೆ; ಹುಳಿ 
ಮಾವಿನ ಹಣ್ಣು ಮತ್ತು ಅದರ ಮರ ; ವಖವು ಗೇರ್ಮಾವು ಪುಳಿ 
ಮಾವು ಭಾವಿಸಲಡಿಕೆಮಾವು ಗಿಳಿವರಾವು ಬೈ ತಲೆಮಾವು (ನನರೋ- ೫೪-೪೪). 
ಹುಳಿವಾವು : “ಅಮ್ಲವಾಲುಕಃ - ಹುಳಿಮಾವು” (ಓತಂ. 6): ನನಗೆ 
ಹುಳಿಮಾವಿನ ಹಣ್ಣು ಅಂದರೆ ಇಷ್ಟ ಅಲ್ಲವೇ ? (ಮರನು, ೨೪). 
[ಪುಳಿ 4+ ಮಾವು) 
ಪುಳಿಮೂಟೆ (ಸ): (ಆಲಂ) ಠೊಣಪನಾದ ವ್ಯಕ್ತಿ ; ಧಡೂತಿ ಆಸಾಮಿ: 
ಅವಳೊಡನೆ ಪ ಪ್ರತಿನಿತ್ಯವೂ ಒಂದು ಗಂಟೆ ಮಾತನಾಡುವ ಭಾಗ್ಯ ಈ 
ಪುಳಿಮೂಟೆಗೆ ಸಿಕ್ಕಿದೆ (೪ನತ್ನೆ ಭು ೦೭೨). 
[ ಪುಳ್ಕಿ + ಮೂಟೆ (ಎ ಮೂಡೆ) ] 
ಹುಳಿಮೊಸರು (ನಾ). ಹುಳಿಯಾಗಿರುವ ಮೊಸರು ; 
ಕಟ್ಟುಮೊಸರ್‌ ಸುಟಾವ ಮೊಸರ್‌ ಘಟ್ಟಿ ಮೊಸರ್‌ ಕೆನೆಮೊಸರ್‌ ಕರಂ 
ತೊಳೆಮೊಸರಿಂ ಪಿಟ್ಟಿಮೊಸರ್‌ ಪುಳಿಮೊಸರೆಂದಿಟ್ಟರ್‌ ಬಟ್ಟಲ್ಲಳಿಂ 
ಸರೋಜಾನನೆಯುರ್‌ (ನಳಕಂ. ೪೬೦). ಹುಳಿಮೊಸರು : ಎಳೆಯ 
ಬೆಳಸಿಯಿಂದ ನನ ಹೊಟ್ಟೆ ತುಂಬಿಲ್ಲ ಹುಳಿಮೊಸರು ಆನ್ನ ಉಣನೀಡು 
(ಸಿದ್ಧಪು- ೩-೮8). [ಪುಳ್ಕಿ + ಮೊಸರ”) 
ಪುಳಿಯಣ್ಣ (ನಂ)- ಒಬ್ಬಾತನ ಹೆಸರು ; ಪೊರವಕ್ಕನುಂ ಸೆಮ್ಮುಕ್ಕನುಂ 
ಪಾಟ್‌ಯಕ್ಕನ ಕೆಳದಿಯ ಪುಳಿಯಣ್ಣನೀ ಧರ್ಮಂ ನಡಯಿಸು ೫x ೫x» 
(ಎಳ. ೫117, ನಗರ, ೪೫-೦೩; ಸು. 950); ಪುಳಿಯುಣ್ನ (ಎಳ. 1, ಇ; 
1000). "ಪುಲಿಯಣ್ಣ' ಪರಾ. + ಅಣ್ಣ] 
ಪುಳಿಯಣ್ಣನಂದಿ (ನಾ). ಒಬ್ಬಾತನ ಹೆಸರ ಐನೂವ್ವಾಚಾರಿಯ 
ಮಗಂ ಪುಳಿಯಣ್ನನನ್ನಿಯ -ಎಕಣದ ಯಾಃ x ಕೃಟ್ಟೂ 
ಪಡೆದ ಸ್ಥಿತಿ (ಎಳ. ಸ (6). 3ಕ್ಕವಿ. ೨೬-೪; 9ನೆಯ ಕಠ). 
[ ಪುಳಿಯಣ್ಣ 4 ನಂದಿ ] 
ಪುಳಿಯನ್ನ, ಹುಳಿಯನ್ನ (ನಾ). ೧. ಹುಣಿಸೆಯ ಗೊಜ್ಜಿಗೆ ಸಂಬಾರ 
ಪದಾರ್ಥಗಳನ್ನು ಸೇರಿಸಿ ತಯಾರಿಸಿದ ಅನ್ನ; ಪುಳಿಯೋಗರೆ : 
ತಾನುಂಡು ಮಿಕ್ಕ -ಪುಳಿಯೆನ್ನಗಳ ಸುಪವಿತ್ರದ:ಂಡೆಗಳ ಭಕ್ತರ್ಗೆ 
ಕೆೊೊಡಿಸುತಿರ್ಪನು ರಂಗಧಾಮನು (ಆ. ೦-೦೨೬). ಹುಳಿಯನ್ನ : 
೨. ಹಂಣಿಸೆಯ ಗೊಜ್ಜಿಗೆ ಸಂಬಾರಪದಾರ್ಥಗಳನ್ನು ಬೆರಸಿ 
ತಯಾರಿಸುವ ಚಿತ್ರಾನ್ನದಂಥ ಅನ್ನ: ಮಧ್ಯಾಹ್ನ ವಡಾಡಿಟ್ಟದ್ದ 
ಹುಳಿಯನ್ನ ವನ್ನೂ ಇನ್ನೊಂದು ತಟ್ಟೆಯಲ್ಲಿ ಮೊಸರನ್ನವನ್ನೂ ತಂದು 
- - ಇಟ್ಟಳು (ಕುಶೋತಂ, ಇ): ೩. ಬೇಳೆ, ತರಕಾರಿಗಳನ್ನು ಹಾಕಿ 
ತಯಾರಿಸಿದ ಹುಳಿಯಲ್ಲಿ ಕಲಸಿದ ಅನ್ನ: ಹುಳಿಯನ್ನವನ್ನು 
ಉಣ್ಣುತ್ತ ಪಕ್ಕದ ಬ್ರಾಹ್ಮಣ ಹೇಳಿದೆ (ಸ:ಸ್ಮಾರ. ೦೩೪). 
(ಪಳ್ಳಿ + ಅನ್ನ ] 
ಪುಳಿಯಬ್ಬೆ (ನಾ). ಒಬ್ಬಾಕೆಯ ಹೆಸರು: 


XXX (3 ೫2, ೦೩-೧೬; 905). 


ಪುಳಿಮೊಸರ್‌, 


Xxx ಪುಳಿಯಬ್ಬೆಗೆ 
[ಪು + ಅಬ್ಬೈ) 


೫೭೩೬ 


30 


4೦ 


ಪಸೆ 


ಪುಳಿಯಳೆ, ಪುಳ ಳೆ (ನಾ). ಹುಳಿಯಾದ ಮಜ್ಜಿಗೆ : ಕಳಹಂಸನೆತ್ತ 
ವುಳಿಯಳೆಯೆತ್ತ ಬಿಸಿಲುಗ್ರಕಳೆಯೆತ್ತ ಜೊನ್ನವಕ್ಕಿಯದೆತ್ತ (ಕಂಡರತಿ. 
€-೬೬)- ಪುಳ್ಳಳೆ : ಲವಣಂ ಪಿಪ್ಪಲಿ ಬಜೆ ಸಾಸಿವೆ ಬವ(ಬೋ)ನಂಗುರೆ 
ಶುಂಠಿ ಪುಳ್ಳಳಿ ಕಟ್‌ (ತಿಲ)ತೈಲವೆನಿಪ್ಪವಲ್‌ಂದ ನಸ್ಕವನಶ್ಚಾವಳಿಗೆ ಮಾಡಿ 
(ಕೋಳೋಶ. €-೨36); ಅಂತು ಪುಳ್ಳಳೆ ಪಾಲಂ ಕಿಡಿಸುವಂಶುಗ್ರಸೇನನಂ 
ಕಿಡಿಸಿ . . . ಕಂಸಂ ವಸುದೇವನಂ ಬರಿಸಿ ಸಿಂಹಾಸನಾಲಂಕೃತನಂ ಮಾಡಿ 
(ಅರ್ಥನೇ, ೬-೩೪ ಐ). [ಪ್‌ ಆಳೆ] 

ಪುಳಿಯೋಗರೆ, ಪುಳಿಯೋರೆ (ನಾ). - ಪುಳಿಯನ್ನ ೧; ಅವರೆ ಮಡಿ 
ಮತ್ತೂ ಅಚಾರಗಳಿಗೆ ನಾನೇಕೆ ಅಡ್ಡಿ ಬರಲಿ? ಪುಳಿಯೋಗರೆ ಕಟ್ಟಿಕೊಂಡು 
ಬಂದಿರಬಹುದು (ಕಂಗಳ. ೮೬); ಲಕ್ಷಿ ಮಾಡಿಟ್ಟ ಉಳುಂದೋಗರೆ, 
ಪುಳಿಯೋಗರೆಗಳನ್ನು ಸವಿದು ಪ್ರಭುಗಳು ಬೆವ್ಸಾಗಿ ಹೋಗಿದ್ದರು 
(೫೨೧. ೧೨೩). ಪುಳಿಯೋರೆ : ಪುಳಿಯೋರೆಯಿರದೆ ಮೊರೆಯದ 
ಶಾತ್ರುಮೊರೆಗು ಕಣ್ಮುಚ್ಚಿ ಕೈಮುಗಿದು. ಕೂಳ್‌ ಕಾಯ್ವ ನಿಮಗು 
ಮುಗಿಯದೇ ನಿಮ್ಮ ಮರೆಯೊಳು ಬಾಳ್ಚ ನನಗು! (ಗಈ. ೬೦-೬); 
ಸರಸಮ್ಮ ಮೂಡಿದ್ದ ಪುಳಿಯೋರೆಯು ಅಷ್ಟೇ ರುಜಿಯಾಗಿತ್ತು (ಕುತುತಂ. 


ಎ೩). [ದೇ.॥ ತಮಿ. ಪಳಿಯೋಕರಮ”, ಪುಳಿಯೊ:ರೈ; ತೆಲು. ಪುಲಿ 
ಯೋಗಿರ, ಪೆಲಿಯೋರ] 

ಪುಳಿಯೋರೆ "ಪುಳಿಯೋಗರೆ' ನೋ. 

ಪುಳಿಯ್ಯಮ್ಮ (ನಾ). ಒಬ್ಬಾತನ ಹೆಸರು; ಶ್ರೀಮತ್‌ ವೆಗ್ಗೆಡೆ 
ಪುಳಿಯ್ಯಮ್ಮ ತಾನಾಗುನ್ಫೂರ್ಕ್ಶೈೆಅಕಯಂ ₹ಟ್ಟಿಸಿ (ಎಳ. v1, ಶಿಕಾಂ. ೦೪೫- 
00; 935): [ -ಪುಳಿ; .-- ಅಮ್ಮ 


ಪುಳಿಲ್‌ "ಪುಲೌಿಲ್‌' ನೋ. 

ಪುಳಿಲು "ಪುಟಿೌಿಲ್ಕ್‌' ನೋ, 

ಪುಳಿಎಳಿ (ಕ್ರಿ). ಹುಳಿಯನ್ನು ಹಿಂಡು, - ಬೆರಸು : ಕೆನೆವಾಲ ಕಡೆದು 
ನವನೀತಮಂ ತೆಗೆದು ಬಾಯ್ಲಿನಿದಾಗಿ ಸವಿಯದದಅಕೊಳಗೆ ಪಳಿಎಳಿ 
[ಕಾಣಾ.ಡಿ]ದು ರಸವನೆ ಕಿಡಿಸಿದೊಡೆ ಕಣದ ಸುರಭಿಗಪ್ಪದೆ ಕೆ.ಜೆ 
(ಕೈನಿ:ಳಾ. 0-ಓ)-  [ಪುಳ್ಳಿ-ಪಿಳ್ಳಿ (ಎಪಿಟ್‌)] 

ಪುಳಿವುಲ್‌ (ನಾ). ಒಂದು ಬಗೆಯ ಹುಲ್ಲು; ಮಜ್ಜಿಗೆಹುಲ್ಲು ; 
ಪುಳಿವುಲ್ಕಣುಂಕೆ ದೊಡೆಗುಜಳಿ ಕಣ್ಣಿಗೆ ಮಾರವಳ್ತಿ . , . ಬೆಳೆಧೊಪ್ಪು ವ 
ಗಲಗುವೆಸರ ಪುಲ್ಲೆಸೆದಿಳ೯೦ (ಶಫಿ. ೨೭-೨೦). (ಪಳ್ಳಿ -- ಪುಲ್ಲ] 


ಪುಳಿಸೆ. ಪುಣಸೆ, ಪುಣಿಸೆ, ಪುಣುಸಿ, ಪುಣುಸೆ, ಪುಣ್ಸೆ, ಪುಳುಂಸೆ, 


ಹಂಣಚಿ, ಹುಣಸಿ, ಹುಣಸೆ, ಹುಣಿಚಿ, ಹುಣಿಚೆ, ಹುಣಿಸೆ, 
ಹುಣಂಸೆ, ಹುಳಿಸೆ (ನಾ). ೧. ಒಂದಂ ಬಗೆಯ ಮರ 
ಮತ್ತು (ಅಡಿಗೆಗೆ ಬಳಸುವ) ಅದರ ಹುಳಿಹಣ್ಣು ; 
ತಿಂಶ್ರಿಣಿ; ಸೂರಣದ ಗಡ್ಡೆಯಂ ಸೌವೀರದೆ ಮೇಣ್‌ ಕಲಸಿಕೊಂಡು 


ಪುಳಿಸೆಯ ಚಿಗುರಿಂ ನೀರೊಳ* ಕುದಿಸಲೃದು ಸಂಹಾರಿಕುಮಂತದಲ 
ವಿಷಮನಾ ಕ್ಷಣದಿಂದಂ (ರೋಕೋಶ. 6-೨6). ಪುಣಸೆ : ೧. ಸಯ್ಯನೆ 
ಬನ್ನು ಪೊಲ ಪುಣಸೆ ಎವ ಕೀಲೆ ಅನ್ನೆ ಪೋಯಿ ಏ ಬದಿರೂರ್ಗೇಣ* 
ಮುಕೂಡಲ* (26. ೫11, ೦೬-೦೪; 813), ವಪೆಲಕಾಲದ ಪುಣಸೆಯ 
ಪಣ್ಣ ಲೇಹ್ಮಮಂ ಮಾಡೆ (೪0೧೧. ೩-೬೦). ಪುಣಿಸೆ : ೧. ಮಲ್ಲದೇವನ್‌ 
ಕೊಟ್ಟ ಪ್ರಮ್ಮಧಯ ಬಾಣರಸನೀ ಇತ್ತ ಕೆಯು ಕೆಣಕಿಯು ನಾಲ್ವತ್ತು 
ಪುಣಿಸೆ (ಇಇ. 1೫-1, 0-8; 9ನೆಯ ಕತ?); ಊರ ಮಂಂಂದಿರ್ದ 
ಪುಣಿಸೆಯ ಮರದ ಪಿರಿದಪ್ಪ ಪೊಬಲೊಳಡಂಗಿರ್ದಳ (ಕುಕಠು. ೦೫8-4): 
ಪುಣಿಸೆಯವೂವೆಲ್ಲಂ ಕಾಯಪ್ಪುವೇ ನೆಲನನೆಗುಲ್ಬರೆಲ್ಲಂ ನಿಧಾನಮಂ ಕಷ್ಬುರೇ 
ಕೈಕಾಲುಳ್ಳರೆಲ್ಲಂ ಚಕ್ರವರ್ಶಿಗಳೇ (ರರ್ಮಾನ್ಮು. ೩-೩೯): ವಿ. ಇಂಥ 
ಮರಗಳು ಬೆಳೆದಿರುವ ಸ್ಥಳ,-ಜಂಗ ; ದೇವರ ಕೆರೆಯ 


ಪುಳಿಹೀರೆ 


ಪುಣಿಸೆಯ ಮಧ್ಯದಿ ಭೂಮಿಯಂ ಮಾಲುಗೆೊಂಡ ೬" x ನೂಜಿರ್ಪ್ಪತ್ತು 
ವಾತ್ರಮದಜ.ಹತ್ತಸಿನ ತನ್ನ ಬಳದೊಳಗೆ ಬರ್ಮ್ಮಯ್ಮಂ ವಿದ್ಯಾದಾನಕ್ಕೆ 
ಕೊಟ್ಟ ಮತ್ತರ್ಪ್ಪನ್ನೆರಡು (8383, 1-1. ೧೦೪-೦6; 1046) - ಪುಣುಸಿ : 
೨. ಪಣಂಸಿಗೆ (ತೆಜ್ಕ]ಣ ವಳ್ಳಂ ಸೊಗಿಲ್ಲಪಳ್ಳವೆ. ಗುಡ್ಡೆ 
(wa. x. %ಊ 62). ಪುಣುಸೆ: ೧. ಹಡುವ 
ಲಾಲದ ವಂರಂ ಮೇರೆ ಬಡಗಲು ಪುಣುಸೆಯ ವರಂ ಮೇರೆ (a: 
21-11, 036-೨೦; 1082). ೨. ಶೇನನನ್ಹಿಕಕೊಳ್ಳುಲೆಯು೪*  ಕುಡಿತ್ತು 
ಎರೆಟ್ಟೈಪುಣುಸೆಎ ಮೂಡಾಯ್ನೋಡಿ ನೀರಿಬೀದೆ ತಾಆ್‌ಐ (ಎಳ. ೫೪. 
ಗುಲ್ಮಿ- ೬8-33; 733), ಬಾಲದಿನೆ ಬೆಳೆದ ನೆಪಿ ಪಣುಸೆಯಿನ್ಹೆ ನಕ್ಕಿ 
ಕುಣ್ಣೆಯುನ್ನೆ (ಮಿರ. ೧೪೦೪, ೧೩-೬೯ 806); ಊರಿಂ ಮೂಡ 
ಲಡ್ಡಮೆಟ್ಟದ ಮೂಡಣ ಮೊನೆಯ ಪುಣುಸೆಯ ಕುಪ್ಪೆ (Maa ೫-1. 
೪೧-೨8; 10:5): ಪುಣ್ಣೆ: ೧. ಭತ್ತ ಭ ೧ಕ್ಕಂ ಹೆರ್ಜುಂಕಂ ಪುಣ್ಣೆ - . . 
ವೆಜಾಸನೆ ಭಾರಕ್ಕೆ ಗ ೧ ಅಡಿಕೆಯ ಹೇಜು ಹತ್ತಕ್ಕಂ ೫೫% (ಸೌಂ, 
18-11, 900-0೬; 3866). ಪುಳುಂಸೆ : ೩. ಒಂದು ಊರಿನ ಹೆಸರು 
(?) : ದೋಣೆಯ ಅಬ್‌ ಆಲುಕುರಕೆಆ ಕುಸುಗಕೆಆ್‌ಯ ಪುಳುಂಸೆ 
ಅಳರಿ ಅತ್ತಿನೆಲ್ಮಾಗಿಲ್ಕೇಆಕಿಯು (ಇ೮. ೫1೪. ೨೩೩-೬೦; ಸು. 9ವಿಯ ಕಠ), 
ಹುಣಚಿ: ೧. ಬಸರಿ, ಹುಣಚಿ, ಅರಳೆ, ಆಲ, ನೇರಲ (ಕರಾಗೆ. 3೫); 
ಹಲಸು, ಹುಣಚಿ, ಬಬಾಮು ಮುಂತಾದ ಫಲವೃಕ್ಷಗಳು (ಮುಂಬಯಿ. 
೬-೨೬೬). ಹುಣಸಿ : ೧. ಹೂತದ ಹುಣಸಿಯಾ ಚಿಗುರೆ (ಸಂಗೀ. ೮೨-೨). 
ಹುಣಸೆ: ೧. “ಆಮ್ಗಿ-ಹುಣಸೆ” (೬೩೦. 00); ಅತ್ತಿಯ ಹಣ್ಣು 
ಹುಣಸೆಯ ಹಣ್ಣು ಜೇನೆಯ ಹಣ್ಣುಖುಪ್ಪೆಯ ಹಣ್ಣದಣ ಹೂ ಮಧುರ 
ಮಧುವುಂಟು (ಸಥ. ೦೮-೨೬); ಹುಣಸೆ- ಈ ಹಣ್ಣು ಸುಣ್ಣ ಸಹ ₹ಲಸಿ 
ಮೆಲ್ಲಲು ಕೆಮ್ಮು ಗುಣ (ಕಂ. ೪); ಹುಣಸೆ ಮುಪ್ಪಾದರೆ ಹುಳಿ 
ಮುಪ್ಪೇ? (ಗಾರ). ಹುಣಿಚಿ: ೧. ಹುಣಿ[೫ಣ. ಣ]ಚಿಯ ಮರದ 
ಲ್ಲೊಂದು ಹಣೆ[ಕಾಕಾಂ. ಇ]ಚೆಯ ಬೆರಳಿಟ್ಟು ಹೋದಲ್ಲಿ ಆ ಹುಣಚಿಯ 
ಮರ ಹಣಚಿಯೆ ಮರವಾಗಿ ಶಾ ಕಣಚಿ ಹೋದುದ ಕಂಡೆ (ಸಿರ್ಕವ. ಕ. ೨೩೩- 


೫೭೩೭ 


25 


ಪುಳುಗುಂಡೆ 


ಅದರ ಬಳ್ಳಿ : ಬೇರೂಅಂರ್ದು ಪುಳಹೀರೆಯಂ ನಯದೊಳಂ ತಂದಿ 
ರ್ದುದಂ ಮತ್ತೆಮಿಂ ಪೇಟಲ್ಯಾವಿಕಗವ್ನ ಮಾಹಿಷಮೆನಿಪ್ಪೀ ಕ್ಷೀರದಿಂದಟ್ಟು 
ಮೆಯ್ದೋಆಅಲ*್‌ ತದ್ವಿಷಹಂ ಜಲಂಂಜನಲಸನ್ನಸ್ಕಪ್ರಯೋಗು ಹಿತಂ 
(ಓಮದ. ೬.೦೦). ಹುಳಿಹೀರೆ 2 “ಕಂಪಿಲ್ಲಃ, ಕಂಪಿಲ್ಲಕಃ-ಅರೆಗು, ಹುಳಿಹೀರೆ” 


(ta. 50). [ಪುಳ್ಕಿ 4೬ ಹೀರ್ಮೆ (< ಪೀರೆ)] 


ಪುಳು 'ಪುಟು' ನೋ. 
ಪುಳುಂಗಾಜ (ನಾ). ಬಲೆಯನ್ನು ಬೀಸಿ ಹಕ್ಕಿಗಳನ್ನು ಹಿಡಿಯುವವನು; 


ಚಂಪೂನಗರದೊಳೊರ್ವಂ ಪುಳುಂ[ಶಾಕ19. ಪೋಡುಂ]ಗಾಜಿಂ ಗರುಡವೇಗ 
ನೆಂಬೊಂ . ಕೊರಸು: ಮೊದಲಾಗೊಡೆಯ ಪಕ್ಷಿಜಾತಿಗಳಂ ಬಲೆಯ 
ನೊಡ್ಡಿ ಪಿಡಿದು (ಕಡ್ಮಾರಾ. ೦೩೦-೨೨). 

[ಪುಳ್ಮು ( ಐ « ತಮಿ. ಮಲ. ಪುಳ ಪಕ್ಷಿ) * -ಕಾಲ)] 


ಪುಳುಂಬು, ಪುಣಂಬು, ಪುಣುಂಬು, ಪುಣುಬು, ಪುಣ್ಣು, ಪುಳಂಬಂ. 


ಹಂಣುಬು (ನಾ). ೧. ಬಾಣ; ಅಂಬು; ಶರ : ಪೊಸನನೆಯ 
ಪುಳುಂಬಂ ಪೊಸೆದು. ಸಲಿಸಿ . . . ಪೊಲಗೆಟ್ಟಿ ಕಾವ.ದೇವನಂತೆ 
ವಸುದೇವನಾ ವನದೊಳಗೆ ವರ್ಪಾಗಳ" (ಆರ್ಥಶೇ. 8-8೩ ನ); ಅಡಿಯಲ್ಲಿ 
ಹಿಲ್ಕಿದ ಮುಳ್ಗಳಂ ನಿಲ್ಲದೊತ್ತಿ ಪುಳುಂಬಿನಿಂ ಕಳೆಯುತ್ತೆ . . . ಅರಣ್ಯ 
ಸಂಚರನೊಪ್ಪ್ತದಂ (ಉದ್ಕಟಿ. ೪-೧೨೦); ಮನ್ಮಥನೆಚ್ಚ ಪೂವಿನ ಪುಳುಂಬಿಂ 
ನೊಂದು ಪುಲ್ಗೊಂಡು ದೂರುವ ಪೆಣ್ಣುಯ್ಯಲೆ ಪುಯಲಲ್ಲದಣಾಿಯೆ:ಂ 
ಮತ್ತಾವ ಬಯ್ಬು £ ಬಲ್ಲು ] ಯ್ಮಲಂ (ರರ್ಮಶಾ. ೩-೨): ೨. (?): 
ಕಂಬಿಯ ಬಿಲ್ಲುಂ ಪಿಡಿದ ಪುಳುಂಬಿನ ಮೂಅಂಬು ಪೆಗಲ ಬಲೆ . . . 
ತನಗಿರೆ ಶಂಬರರಿಪುವಂದು ಕೂಡೆ ವನಚರನಾದಂ (ನೇತ್ರ. ೭-೦೭೬): 
ಕುಟ್ಮಳಿತಚಂಪಕನಿಕಾಯಮಂ ಉಮನಿಸುವ ಕಾಯ್ದು ಪುಳುಂಬಿನಂಬುಗಳ 
[ಶಾಕಾಂ. ಪುಣುಂಬುಗಳ] ಪೊಡರ್ಕೆಯೆಂದು ಪೆಡಂಮೆಟ್ಟುತುಂ (ಕಸವೂ: 
03. ೦೩೮ ನ; ಕಾಂತೀಕ್ಕ. ೧೦-೬೩ ನ ಮೋ). ಪುಣಂಬು: ೧. “ಕಣೆ ಕೋಲ" 
ಪ್ರಣಂಬು ಸನೆಲೆನಲಂಬು” (ಕನ್ಗಮುಂ. ೪೪): ಪುಣುಂಬಂ: ೧. “ಪುಣುಂಬು, 
ಸರಲ್‌. ಕಣೆ, ಕೋಲ್‌ _.ಈ ೪ ಅಂಬಿಗೆ ಪೆಸರ್‌” (೪ಕಸಾ. ೩೨-೦೦೪): 


೩೬೨). ಹುಣಿಚೆ : ೧. ಸಕ್ಕರೆಯು ಸೀ, ಬೇವು ಹಿ, ಹುಣಿಚೆ ಹುಳಿ ಕಾಯ್ದ ಪ್ರಣುಂಬುಗಳಂ ಕುಸುಮತಾಸ್ತನಿಸುತವಮಿರ್ದಪಂ (ಕಾರಂಪೂ. 6೩4); 
(*ಸುಂತ. ೩೨೬). ಹುಣಿಸೆ; ೧. “ಹುಣಿಸೆ ಶಿಂತ್ರಿಣೀ ಚಿಂಚಾಹ್ವಂ” ವಿರಹಿಗಳಂ ತಾಗಿ ಥಟ್ಟುರ್ಚಿ ಮತ್ತಂ ಬೆನ್ನೊಳ* ತದ್ರಕ್ತದಿಂ ತೊಯ್ದು 
(ನಸ್ತುಳೋ. ೩೫-೨೬); ಏನಾನುಂ ಬಾರ್ತೆಗಲ್ಲದೆನಿಪರಳಿಗೊಲ್ಲು ಪೊಡೆ ಗಿದಲರ ಪುಣಂಂಬಂ ರತಿಪ್ರೌಢಿಯಿಂದಂ ಚೆನ್ನಪ್ಪಂತೈದೆ ತುಂ ಕ್ಷಾಳಿಸುವ 
-ವಡುವ ನೆರಂ ಚಿಗುರಿಂ ಪೂವಿಂ ಕಾಯಿಂ ಸೊನಬಿ:ಪ ಮಾವಿಂಗೆ| 30 ವೊಲೆಳೆವೆಣ್ಣೊರ್ವಳಂದೊಲ್ಲು ಪೊಯ್ದಳ್‌ ಬೆನ್ನೀರಂ (ಉರ್ಕಟಿ. 6-೨೦); 


ಹು[ಣ೫ಂ. ಪುಗಣಿಸೆಗೆಲಗಲ್ವೇಡಾ' (ಸಮಶ. ೪-೩೬): ಹುಣಿಸೆಯ ಕೀಯ 
ಕಿಂದರಂತೆ ಚಳಿತು ಪಣ್ತ ಕಬ್ಬಿನಂತೆ ನೆಲನಂ ಪತ್ತಿ (ರರ್ತೂಮ್ಮ. ೦ oe) 
ನಾರು ಬಲಿಯದ ಹುಣಿಸೆ ಕಾಯ ಮಾವಿನ ಕಾಯನಾರೈದು ಕೆತ್ತಿ ಕಿಜ"ದಾಗಿ 
ಹೋಳಿಸ ಸುಣ್ಮನೀರಿಂದೆ ಹುಳಿಯ ತೆಗೆದ ಪಾಯಸಮವಜ ಹೆಸರ 


ಪಾಯಸಮಾದುದು (ತೂಶಕಾ. ೩-೦೦). ೨. ಸಿವಮೈಯನಾಯಲನು ದೇವರ |; 


ಈ ಪುಣುಂಬರಿಯದಿರ್ದೊಡೆ ನಿನ್ನ ಶಿರಮಂ . . - ಕಾಪುರುಷನಘಮೆನ್ನೆ 
ನಂಟುವುದು (ಕೇಷರಾ. 00-4೪)- ಪುಣುಬು : ೧. “ಪುಣಂಬು ಕಣೆಯುಂಬಂ 
ಸರಲ್‌ ತಾವಕ್ಕು ಶರಸಮಾಹ್ವಯಂ”(ಕಂಕಂ- 6೨). ಪುಣ್ಣು: ೧. “ಕೋಲು 
ಸರಲ್‌ ಪು[ಣಣಂ. ಪೂ]ಣನ್ಬಿ ಮೇಣ್‌ ಕಣೆಯೆನಲ್ಯಂಬಕ್ಕೂ” (ಕದ್ಮಿಕ್ಕೆ- ೩೯). 
ಪುಳೆಂಬು : ೧. ಪರಿಸಬೋಳಿಯ . . - ಸುಸಂಪಗೆಯ ಮಂಗುಳಂಬು 
ಪುಳಂಗಾಾ. ಳುಂ]ಬವು ತರದಿಎದಿರೆಲೆಸರವಿ 


ನಿವೇದ್ಯಕ್ಕೆ ಕಟ್ಟೆಯಿಂದೊಳಗೆ - ಹುಣಿಸೆಯ ಗದ್ದೆ ಕಂಬ ಎಳುನೂಜ ದೊರೆವಡೆದ ಕಣಗಿಲ 
ಹದಿನಾಕುಮಂ ಧಾರಿಾಪೂರ್ವ್ವಕಂ ಮಾಡಿ ಬಿಟ್ಟರು (ಸ. 22-/, ವಂತಿಳ್ತಿರಿಸಿದಾ ಬತ್ತಳಿಕೆಗಳು ನೆರೆದಿರ್ದುವವರಲ್ಲಿ (ಸಾಳ್ಮಳಾ. 8-೧9). 


೨೩೪-೩೬೦; 3148). ಹುಣುಸೆ: ೧. ಹುಣುಸೆ ಮುಪ್ಪಡಸಿದಡೆ ಹುಳಿ ತಗ್ಗದು 
(ಶರಶು- ೪-೯). ಹುಳಿಸಿ Ry ರ್‌ ಶಿಂತ್ರಿಣೀ-ಹುಳಿಸೆ lig (ಕಾರಳ,. ೨೩೩); 
ಫಲದಿ ಪುಷ್ಪದಿ ತೆನೆಗಳಿಂದವೆ ತಳಿರ ತೋರಣದಂತೆ ಮೆಟಕಿದಿಹ ಹುಳಿಸೆಗಳ 


ಹುಣುಬು : ೧. ಕೋಸಲಧರಿತ್ರೀಪಾಲಸುತ ಸುರವಂಶಕುಲ ಹೃತ್ಮೂಲ 
ನೆದೆಯುಲಿ ಹುಣುಬುದೋಟಾ್‌ತು ಹಗೆಯ ಹಮ್ಮುಗೆಯ (ಕೆನರಾ. ೩-3-0). 
[?) 


ಪುಳುಂಸೆ 'ಪುಳಿಸೆ' ನೋ. 


ತನಿವಣ್ಣು ತುಂಬಿದ ಮರನ ಕಪಿ ಮಂಜ್‌ದ (೪38೮. ೦೦-೦೮). 
ಪುಳುಕೊಂಡ 'ಪುಳುಗೊಂಡ' ನೋ. 


ಪುಣುಸೆಯ ಗಂಗ - ಒಬ್ಬಾತನ ಹೆಸರು : ಶ್ರೀ ಪುಣುಸೆಯ ಗಂಗ 


ಪ್ರಥಮನಾಮಧೇಯಃ ಕಲಿಯುಗಭೀಮಾಪರನಾವರಾ (ತಳಿ. ೦೯೨೦, ಪುಳುಗು "ಪುಣುಗು' ನೋ. 
99-003; 967). "ಪುಟೌ್‌ಯ ಗಂಗ' ಪರಾ. ಪುಳುಗುಂಡ (ನಾ). ಹಂಳುಗಳಂ ತುಂಬಿದ ಗುಣಿ, -ಹೊಂಡ; ಒಂದಂ 
[ಎಪ್ಕಾ: / ತುಳು. ಪುಣಿಕೆ) «| ನರಕ: ಲಿಂಗಜಂಗಮಕ್ಕೆ ನೀಡದೆ ಜಂಗಮಲಿಂಗಕ್ಕೆ ಕೊಡದೆ ತಾನೆ 


ಶೊಂಡಡೆ ಪುಳುಗುಂಡದೊಳಗಿಕ್ಕುವನು ಕೂಡಲ ಚೆನ್ನಸಂಗಮದೇವ 


ಪುಳಿಹೀರೆ, ಹುಳಿಹೀರೆ (ನಾ). ಒಂದು ಬಗೆಯಂ ಹೀರೆಕಾಯಿ ವಂತ್ರ್ತು 


ಪುಳುಗುಗಾಪು 


(ಕನ್ನವೆ. 98-9); ಪುಳುಗುಂಡದೊಳು ಹಾಕಿದರು ತನ್ನಯ ಗೆಳೆಯನ ಬಿಟ್ಟು 
ಪೋದವನ (ನನ್ನಳಾ. ೨-೪೦)- [ಎುಳು (ಎ ಪುಟು) ಕುಂಡ್ಕ? 

ಪುಳುಗುಗಾಪು “ಪುಣುಗುಕಾಪು' ನೋ. 

ಪುಳುಗೊಂಡ, ಪುಳುಕೊಂಡ, ಪುಳ್ಕೊಂಡ, ಹುಳುಗೊಂಡ (ನಾ)- 5 
ಪುಳುಗುಂಡ : ಯಾ ಸ್ಮುನದಲು ಮಾನ್ಕವಾಗಿ ಊರುಗಳಂ ಭೂಮಿಗಳಂ 
ಧನಂಗಳಂ ಈ ಲಿಂಗಕ್ಕೆ ಹಸ್ತೋದಕವಂ ಮಾಡಿ ಕೊಟ್ಟುದುವಂ ಮನಂ 
ಪೇಸದೆ ಶೆಳೆದುಕೊಂ[ಡಪೆ]ನೆಂಬಾತನ ಆತನ ಮಾತಾವತತಾಪಿತ್ರುಗಳಿಲ್ಲ 
ಯೆಪ್ಪತ್ತೇಳುಕೋಟಿವರ್ಷಂಬರಂ ಪುಳುಗೊಂಡದ ನರಕದೊಳಗಿಕ್ಕಿ ನೀನಾ 
ಹುತಿಗೊಂಡಿರು ಕಂಡಾಯೆಲೆ ಪಾಪವೇ (Avaa- XX ೦೭೬೭-೦೨; 3190) ; 
ಚಿತ್ರತರನರಕದೊಳಗಾಳುತೇಳುವ ಪ್ರಾಣಿಮಾತ್ರಮಂ ತೆಗೆದು ಪುಳುಗೊಂಡ 
ಮಂ ತೊಳೆವುನಕೆ ನೇತ್ರತ್ರಯಂಗೆ ಸಾವಿರ ಸೊಲಿಗೆ ತುಪ್ಪದಿಂ ಸ್ನಾನಮಂ 
ಮಾಡಿಸಿದಪಂ (ಸಿರ್ಕರಾ- 6-8೭) ; ಆ ಯಮನ ಪಟ್ಟಣದೆ ಪುಳುಗೊಂಡವಾದಿ 
ಯಗಣಿತಕೋಟಿಯವಣೊಳಗೆ ತಿಳಿಯಲೆಪ್ಪತ್ತೆಂಟುಕೋಟಿನಾಯಕನರಕಂ 
(ತೆಂಫ್ರು- ೨೦-೧೦) ; ವಂಚಕನಂ ನುಡಿದು ಹುಸಿವನಂ ... ಪೆಳುಗೊಂಡದ 
ಸಂಚದಲಿರಿಸುವನು ಕಾಲನೇಳದ ತೆರದಿ೦ (ಶೀಠಿಸಾ- ೪೪೪): ಪುಳುಕೊಂಡ: 
ಉಜ್ಜದೆ ನಿಜದಂಮ್ಮಮಂ ಮೇಣು ಕಜುಪಿಂದ ಪೊರ ದವ್ಮೂವಂಂ 
ಮೇಣಳಿವಂ ತೆಜಕಿಗೊಳುವಂ ಪುಳುಕೆೊಂಣ್ಣದೊಳಜುವತತ್ತಿ ಸಹಸ್ರಮುದು 
ಭವಎಸಿತು (ಎಕ. ೪1, ತರೀಕೆ. ೬೨-೨೭; 11047) ಪುಳ್ಕೊಂಡ : ನಿಜ 
ಧರ್ಮ್ಮಮಂ ಮೇಣ್‌ ಕಜ:ಪಿನ್ಹಂ ಹೆಜರೆ ಧರ್ಮ್ಮಮಂ ಮೇಣಳಿವಂ ತೆಅ್‌ 
ಗೊಳ್ಳಂ ಪ್ರ ಸಂಡದೊಳಜವತ್ತು ಸಹಸ್ರವರ್ಷವಾಳುತವಿಕ್ಕುಂ (ಎಕ vr 
ಕರೂರು. ೦೩೬-೬೯; 1193)- ಹುಳುಗೊಂಡ : ಭವಿಯ ಮನೆಯ ಅನ್ನ 
ಸವಿಯಾಯಿತ್ತೆ:ದು ಉಂಡ ಭಕ್ತಂಗೆ ಅಘೊ:ರನರಕ ತಪ್ಪದ್ಧು ಆಗಳಂತೆ ಆ 
ಭವಿಗೆ ಮಾಡಿದ ಹುಳುಗೊಂಡವು ಆ ಭಕ್ತಂಗಪ್ಪುದು ತಪ್ಪದು (ರೇರಾನ. 
8೨-೦೦೪) ; ಉದ್ದಂಡತನದಲ್ಲಿ ನಡೆವ ಭಂಡರಂ ಹುಳುಗೊಂಡದಲ್ಲಿಕ್ಕುವ 
ಸೊಡ್ಡಳದೇವ (ಸರ್ಶವ. ೧೬೪-೭೪೩) [ಪುಳು ( ಇಪುಟು) 4 ಕೊಂಡ] 

ಪುಳುವಗೆ :ಪ್ರಬಂವಗೆ' ನೋ. ಎ 

ಪುಳುವಚ್ಚೆ :ಪುಟುವಚ್ಚೆ' ನೋ: 

ಪುಳ್ಕೊಂಡ "ಪುಳುಗೊಂಡ' 

ಪುಳ್ಕೊಟ್ಟೆ (ನಾ). ಹಂಣಿಸೆಬೀಜ: ಬಾಯೊಳಗೆ ಪುಳ್ಕೊಟ್ಟೆ ಹಾಕಿ 
ಕೊಂಡಿದ್ದಿಯಾ ಏನು? ಹೇಳು (ರಾಗಿ. ೦೦೬). 
` (ದೇ. ॥ ತಮಿ. ಪುಣಿಕ್ಕೊಟ್ಟೈ ಎ ತೊಗಟೆ ಮತ್ತು ಬೀಜಗಳನ್ನು 
ತೆಗೆದು ಮುದ್ದೆ ಮಾಡಿದ ಹುಣಿಸೆಹಣ್ಣು ; ತುಳು. ಪುಣಿಕೊಟ್ಟೆ, 
ಪುಲ್ಮೊಟ್ಟೆ, ಪುಳ್ಕೊಟ್ಟೆ) 

ಪಳ್ಳಿ “ಪುಲ್ಗಿ' ನೋ: | 

ಪುಳ್ಲಿಗ (ನಾ). (?) : ಬಗೆಯದೆ ಪೆವಟೀಮರ್ದಂ ಸುಗಂಧಿ ಕಲ್ಲುಪ್ಪು 


ಅ 
\e 


ಪುಳ್ಳಿಗಂ ಪುಳ್ಳಕೆ (ಓ₹ಾಕಾಂ.ಪಗ್ಗಿಗಂ ಪುಳಕೆ) ಜೀರಗೆಯೆಂಬಿನಿತ್ತುಮಂ | 


ಪೂಸುಗೆ ಕಜುವಂ ನಕ್ಕಲೊಡನೆ ಪಸು ಕಣುಗೊಳ್ಳುಂ (ಲೋಕೋಪ- ೯-೦೯3). 

- 0) 5 

| ಪುಳ್ಳಿಯೋಗರ (ನಾ). ಹುಗ್ಗಿಯ ಅನ್ನ; ಹುಗ್ಗಿ; ಪೊಂಗಲು : 
ಓಗರದ ಪುಳ್ಲಿ[ಶಾಕಾಂ- ಪಲ್ಲಿ. ಹುಳಿ)ಿಯೋಗರದ ಪಲತೆಜದ ಪಾಲೋಗರದ 
'ಕಟ್ಟೋಗರದ ಸೊಗಸುವಡೆದ ನೀರೋಗರದ ಮಿಸುಗುವಂಬಲಿಯ ವಿಧೆಮಂ 

ಜನವಣವ ತೆಅದಿನೆೊರೆವೆಂ (ಸೂಶಕಾ- « ಸೂತನಿ). 

(ಪೌ (ಎ ಪಲ) ಓಗರ] 

ಪುಲ್ಗೆ. “ಪುಚ್ಲ್‌' ನೋ. 

ಪುಳ್ಹಾರು "ಪುಳಿಚಾಮು' ನೋ. 

ಪುಳ್ಬೀಟ್‌ “ಪುಳಿಚೇಬ್‌' ನೋ. 


೫೭೩೮ 


ಪುಳ್ಳಿವೇಡ 


ಪುಳ್ಳಂಗಾಯೀಉಂಡೆ (ನಾ). ಹೆಸರುಹಿಟ್ಟಿನೊಡನೆ ಬೆಲ್ಲ ಮುಂತಾದಂ 
ವನ್ನೂ ಸೇರಿಸಿ ಮಾಡುವ ಒಂದು ಬಗೆಯ ಉಂಡೆ: 
ಎದುರಿಗೆ ತಟ್ಟೆಯಲ್ಲಿ ಗರಿಗರಿಯ ಚಕ್ಕುಲಿ, ಖಾರವಾದ ತೇಂಗೊಳಲ್ಕು 
ಎರಡು ಪುಳ್ಳಂಗಾಯಿಉಂಡೆ ಹದವಾಗಿ ಹೊಳೆಯುತ್ತಿದ್ದುವು (ವೈದ್ಯವಿ- 
ಕ 609). «ಪುರಿವಿಳಂಗಾಯಿಂ' ಪರಾ. [ ಪುಳ್ಳಂಗಾಯ್ಕಿ 4 ಉಂಡೆ ] 
ಪುಳ್ಳಂಪುರಚಿ " ಪುಳ್ಳುಂಪುಣಿಸೆ ' ನೋ. 
ಪುಳ್ಳಂಪುರಿಚೆ "ಪುಳನ್ಫಿ೦ಪುಣಿಸೆ` ನೋ. 
ಪುಳ್ಳಗತಿ (ನಾ). (?) : ಪುಳ್ಳೆಗತಿಯ ಹೆ:9 ನೀಚಜಾತಿಗಳನು ಒಳ್ಳೆವರೆನಿಸಿ 
ಲೋಕದೊಳು (ಅರಾ. ೪೭೩). [?] 
ಪುಳ್ಳಪುರಸಿ "ಪುಳ್ಳುಂಪುಣಿಸೆ' ನೋ. 
ಪುಳ್ಳಳೆ ಪುಳಿಯಳೆ' ನೋ. 
ಪುಳ್ಳಿ, ಪುಳ್ಳೆ, ಹುಳ್ಳಿ, ಹುಳ್ಳೆ (ನಾ)- ೧. ಮರದಿಂದ ಉದುರಿದ ಚಿಕ್ಕ 
ಚಿಕ್ಕ ಒಣ ಕಡ್ಡಿ; ಚೂರಂ ಪಾರಂ ಸೌದೆ : ಪುಡಿಸೌದೆ : ಧರ್ಮಬುದ್ಧಿ 
ಪುಲ್ಲಂ ಪುಳ್ಳಿಯಂ ತರಿಸಿಯಾ ಪೊಬಿಲೊಳಗಡಸಿ ತುಂಬಿ... ಕಿಚ್ಚನಿಕ್ಕಲೊಡಂ 
(ಕಂಶಕಂ, ೦೭೭.೦೭). ಪಿ. ಸೌದೆ; ಕಟ್ಟಿಗೆ ; ಉರುವಲು ; ಕಾಪ್ಮಕೂಟ 
ನೆಂಬ ಬೆಸದವಂ ಪುಳ್ಳಿಯು ಪೊಜ್‌್‌ಯಂ ಪೊತ್ತು ಪೊಬಿಲ್ಲೆ ವರ್ಪೊನಂ ಕಂಡು 
(ತಡ್ಮಾಕಾ.: ೭೬-೨೩): ನೆತ್ತಿ ತಅಂಟಾಗೆ ಪುಳ್ಳಿಯನಡಕುವ ಬಡವರ್ಗಂ 
ಬಟ್ಟೆಗಟ್ಟಿ ಕ್ರೈ ಬಡಿವ ಬೇಡರ್ಗಂ ಸಿರಿಯೇಕಾಗದು (ರರ್ವಾಮ್ಮ. ೬-೦೩); 
ಪುಳ್ಳಿಗಳ ತಂದದನು ಮಾಜುವ ಗಳ್ಳಗತಕವ ಬಲ್ಲೆಯಲ್ಲದೆ ಬಿಲ್ಲುವಿದ 
ವಿದೇಕೆ ನಿನಗೆ (ಕ£ರಂತ-03-9೬).. “ಪುಳ್ಳಿಗಡಿ' ಪರಾ. ೩. (ಆಲಂ) ಕ್ಷಂದ್ರ 
ವಾದುದು ; ಹೀನವಾದೂದಂ ; ಕ್ಷಂಲ್ಲಕವಾದುದು: *ಪುಳ್ಳಿವೇಡ' 
ಪರಾ. ಪುಳ್ಳೆ : ೧: ಮೂಡಣ ಗೋಪುರಮಂ ಪೊಕ್ಕು ಪುಲ್ಲು ಪುಳ್ಳೆಯ 
ಹೊರೆಗಳನ್ನಿಳುಹಿ (ರರ್ಮವ್ಕಿ. ೨.೩೦). ೨. ಪಾಶಕಜೀವಂಗಳ ಎಳ್ಳಿನಂತೆ 
ಗಾಣಕ್ಕೆ ವಂದು ಕಳ್ಳರಂತೆ ಶೂಲಕ್ಕೆ ವಂದು ಪುಕೈೆಯುಂತೆ ಕಿಚ್ಚಿಂಗೆ ವಂದು 
- ೬ * ತಿಜ್ಜನೆ ತಿರಿವುವು (ರರ್ಮೂನ್ಮು. ೩-೬೬). ಹುಳ್ಳಿ: ೧. ಉದಯಕಾಲ 
ದೊಳೆದ್ದು ಹುಲುಹುಳ್ಳಿಗೆಂದರಣ್ಮಕ್ಕೆ ನಡೆದು (ಜತಕಾ - 03. ೭)- ೨. ಕಲ್ಲಿ 
ನೊಳಗಣ ದಳ್ಳುರಿಯು ಹುಳ್ಳಿಯ ಕಿಚ್ಚಿನಂತೆ ಅಲ್ಲಿಯೇ ಉರಿಯ ಬಲ್ಲುದೆ 
(ಕೋಳನೂ. ೦6೩-೬೯೦); ಹುಳ್ಳಿಯ ಹೊಣಅಕಿಯಂ-ಹಲವಂ ತಂದು ಬಳಸಿ 
ನೊಳೆಡದೆಜಪಿಲ್ಲದಿರಿಸಿ. . . ಆ ಖಳನೋವದೆ ಬಲ್ಲಿಚ್ಚಂ ನಾಲ್ಮಿಸೆಯೊಳ 
ಗಿಟ್ಟುರುಪಿದನು (ಜಯ ೪೪: ೦೩-೪3). ಹುಳ್ಳಿ ; ಪಿ. ನಾನು ಹೊತ್ತ ಹುಳ್ಳಿಯ 
ಹೊಟ್‌ಯನಂಬಲಿಗೆ ಕೊಂಬವರಿಲ್ಲ (೧೩8. ೪೬೦); ಹುಳ್ಳೆ [ಕಾಕಾಂ.ಳೈ]ಯ 
ಹೊಳಲೊಳು ಮಾಅುವೆನು (ಕೀವಂಸಾ-. ೨-೨೭)- ಸ'ಪುರಲೆ' ಪರಾ. 
ಷಳ್ಳಿ ಇಡು « (ಆಲಂ) ನಾಶಮಾಡು; ಅದರಾಶೆಗೆ ನಾನು 
ಪುಳ್ಳೆ ಇಟ್ಟೆ, ನನ್ನಾಶೆಗೆ ದೇವರು ಮುಣ್ಣೆರಚಿದ (ಉಕೂಶಿ, ೪0) - 
[ದೇ.॥ ತುಳು. ಪುಲ್ಲೆ; ಕೊಡ. ಪಳ್ಳಿ, ತೆಲು. ಪಲ್ಲ) 
ಪುಳ್ಳಿಗಡಿ (ಕ್ರಿ). ಸೌದೆಯನ್ನು ಸೀಳು: ಆ ತಾಪಸಂ ಎರ್ದು ಮುಳಿದು 
ನಿಚ್ಚಂ ಪುಳ್ಳಿಗಡಿವ ತನ್ನೆ ಕೊಡಲಿಯಂ ಕೊಂಡು . . . ಕಿಚ್ಚಿನೊಳ: ಬೇವ 
ಸವಿಧೆಯೊಳಗಣ ಪೋಟಲೊಳಗೆ ಸೀಳರ್ಹಿ ನೋಡೆ (ಐ೫ಂ0- 3-4೩೩ ಈ): 
[ಪುಳ್ಳಿ 4 ಕಡ್ಕಿ] 
40 (ಪುಳ್ಳಿಯಣ್ಣ (ನಾ). ಒಬ್ಬಾತನ ಹೆಸರು : ಪುಳ್ಳಿಯಣ್ಣನ ಮಗಂ ರಾಚೆಯಂ 
(ಎ೪. ೩1, ಶತ್ರರು. ೭೩-0೨; 942). (ಪಳ್ಳಿ, -- ಅಣ್ಣ] 
ಪುಳ್ಳಿಯಯ್ಯ (ನಾ). ಒಬ್ಬಾತನ ಹೆಸರು: ತಾಟ್‌ವಡುಗುಡ್ಡಿಗಳ 
ಮಗಂ ಪುಳ್ಳಿಯಯ್ಯಂ ಮಾಡಿಸಿದ ತೊಮ್ಮುು (ಎಕ. ಸ (8). ವಸಿಲೂರು. 
೧೬೦-೪; 10ನೆಯ ಶಶ). (ಪುಳ್ಳಿ * ಅಯ್ಯ] 
45| ಪುಳ್ಳಿವೇಡ (ನಾ). ಕ್ಷುದ್ರನಾದ ಶಬರ; ನಾಡಾಡಿಯಾದ ಬೇಡ ; 
ಕುರುಪತಿ ತನ್ನೂತ್ಮಜೆಯಂ ಸುರಪತಿನಿಭನಪ್ಪ ತನ್ನ ಪಿರಿಯ ಮಗಂ 


25 


ಪುಳ್ಳುಂಪುಣಿಸೆ 


ಗಾದರದಿಂ ಕುಡಲೆಂದೊಯ್ಕುತ್ತಿರೆ ಕಂಡೆಲೆ ಪುಳ್ಳಿವೇಡ ಸುಂಕಂ ಬೇಬಸ್ತಾ 
ಎನೆ (೨೦೫0. ೪.೧೬). [ಪುಳ್ಳಿ + ಬೇಡ) 
ಪುಳ್ಳುಂಪುಣಿಸೆ, ಪುಲ್ಲಂಪುರಚಿ, ಪುಲ್ಲಂಪುರುಚಿ, ಪುಳಂಪುಣಿಸೆ, ಪುಳಂ 


೫೭೩೯ 


ಪುಬ್‌ಲ್‌, 


ಪುಟ. ಪುಳ್ಳಿ, ಹಳ್ಳಿ ಹುಟ್‌ (ಕ್ರಿ). ೧. (ಕೊಳೆತು) ಹುಳು ಹಿಡಿ; 


ಹಂಳಂಗಳಿಂದ ತುಂಬು; ಹುಳಂ ಬೀಳು ; ಔದುಂಬರಕುಷ್ಕಮಾಗಿ 
ಪುಟೀತು ನಮೆದು - . , ಸತ್ತು ಜಾತ್ಮಂಧೆ ಪೊಲೆಯರ ಮಗಳಾಗಿ ಪುಟ್ಟಿದಳ್‌ 


ಪುರುಚೆ, ಪುಳ್ಳಂಪುರಚೆ, ಪುಳ್ಳ ೦ಪುರಿಚೆ, ಪುಳ್ಳಪುರಸಿ, ಹುಳಿ (ನಠ್ಮಾಉ. ೦೦-3), ಆ ನಾಯ್‌ , , - ಪುಟೀತು ಸತ್ತಿತ್ತಂತೆ ಕುಲಾಂತದೊಳ್‌ 
ಹುಣಿಚೆ (ನಾ). ಒಂದಂ ಬಗೆಯ ಸಸ್ಯ: ಹುಳಿಸೊಪ್ಪು :| 5 (ಸುಕುಮಾ. ೨-೨೦) ಪಾತಕಿ ಪುಟಾತೊಡಲ್ಲದೇಂ ಸತ್ತಪಳೇ (ಯಕೋಕ.- 


“ಆಲೋಣಿಕೆ ಕ್ಷುಲ್ಲಕಾಮ್ಲಿ ಪುಳ್ಳುಂಪುಣಿಸೆ” (ಮಂಗಕಾ. 9-೩೪); ಪುಳ್ಳುಂ 
ಪುಣಿಸೆಯುಮಂ ಕೂಡೊಲ್ಲಿದುವೆನಿಸಿರ್ಪ ಗೋಟ್‌ಯಂ ಕುಡು . . 

ಕಣಿಗಿಲುಗ್ರತರವಿಷಮಬಾಗುಂ  (ಖಶುದ- ೨ ೩೬): ಪುಲಂಪುರಚಿ : 
“ಚಾಂಗೇರೀ . . .- ಆವ್ಲುಲೋಣಿಕಾ-೫ ಪಲ್ಲಂಪುರಚೀಸೊಬ್ಬನ ಹೆಸರು 
ಗಳು” (ರ್ಕಾಂತಿ: ೧೫). ಪುಲ್ಲಂಪುರುಚಿ ; ಯಬ್ಬಮಧುಕ, ಪುಲ್ಲ:ಪುರುಚಿ, 
ಸೈಂಧವಲವಣ . .. ಇವುಗಳಲ್ಲಿ ನಾಲಿಗೆಗೆ ಗಂಡೂಷವನ್ನು ಮಾಡಲು 
ಪಿತ್ತಬ್ವರ . . . ಜಿಹ್ವಾರೋಗ ಇವುಗಳೇ ಮೊದಲಾದುವು ಗುಣವಾಗುವುವು 
(ಕನ್ನಿ. 68). ಪುಳೆಂಪುಣಿಸೆ : ಚಂಡಾತ ಕಣಿಗಿಲು, ಚಾಂಗೇರಿ ಪುಳಪುಣಿಸೆ 
(9%. 0೦-39). ಪುಳಂಪುರುಚೆ : ಚಿಲುಕೀರೆಸೊಪ್ಪು ಸಿಹಿಪಾಲೆಸೊಪ್ಪು 
ಚಳ್ರವರ್ತ ಪುಳಂಪುರುಚೆ ಜಾಂಗಲಮಾಂಸ . . . ಯಿಷ್ಟು ಪಥ್ಮಕರವಹ:ದು 
(೨೩೫. 0೩-೪). ಪುಳ್ಳಂಪುರಚಿ : ಹೊನ್ನಗನ್ನೆಸಪ್ಪು ಬಲಿತ ಕಾರೆಸಪ್ಪು 
ಪುಳ್ಳಂಪುರಚಿಸಪ್ಪು . . . ಇವಿಷ್ಟು ಶೋಣಿತವಾತಕ್ಕೆ ಶಮನ (ರಾ ಕಾಕ. ೩-9). 
ಪುಳ್ಳಂಪುರಿಚೆ : ಕೊಡಸೀಗೆಯ ಬೆರಚೆಲ್ಲಿಯ ಕಡುಗಾಯ್ಲು ಕಷಾಯದಲ್ಲಿ 
ಮಧು ಘೃತಯುಕ್ತಂ ಕೊಡು ಜೋಳದ ಕೂಳ್ಳೊಸರಂ ಕೊಡು ಪುಳ್ಳಂಪುರಿಚಿ 


೩-&೩)- ೨. (ಹುಳುಹಿಡಿದ ವಸ್ತುವಿನಂತೆ) ನಿರುಪೆಯುಕ್ತವಾಗು : 
ದೇವತೆಗೇಕೆ ಪೇಟ್‌ ಪರಸಿ ಗಂಡಂ ಬೇಡಿಕೊಂಡೆನ್ನ ಪೆಂಡತಿಗಿತ್ತೈ ಪುಟ್‌ 
ತೊಂದು ಪೆಣ್ಣಂ (6ರ೯ನೇ. ೩.೩0). ಪುಳ್ಳಿ: ೨. ಖರನಂ ಸ್‌ೌಮಿತ್ರಿ 
ಪುಳಿತ ಕವಡೆಗೆ ಬಗೆದಂ (ಕಕ್ಕಾಕು. ೨೦೯ ಶ್ರಯೋ). ಹುಳ್ಳಿ: ೧. 
ಒಬ್ಬಳವನೆ ಬಿತ್ತಿ ಒಬ್ಬಳವನೆ ಬೆಳೆವಡೆ ಕಬ್ಬುನ ಹುಳಿವಡಿನ್ನೇವೆ ರಾವು 
ನಾಥಾ (ರೇಡುನ. ೩6-೩೩) : ಇಳೆಯ ಮರ್ತ್ಯರು ಶಿವಶಿವಾ ತೆಗೆ ಫಲು 
ಗುಣಗೆ ಸರಿಯೆಂಬವರ ಬಾಯ್‌ ಹಾುಳಿ[ಕಾಕಾಂ. ಉ]ಪುದೋ ಗುಣಕೇಕೆ 
ಮತ್ಸರ (ಕುನ್ಮಾ£- 6-4೭): ಬಾಯಿ ಹುಳಿವುದು ಇಂಥ ಬಯಲ 
ನುಡಿದರೆ (ಕುರಂಗ. ೩೩-4): ವ. ಹುಳಿಶಿತೇ ಬೇಟದಂದ? (ಶಣಉನ. 
೩೬-೬). ಹುಟ್‌; ೧. ತಲೆ ಹುಟ್‌ತ ನಾಯ ಸುಡು (ತೂಕ್ತಿಸು. 6-9೨೩). 
ಹುಳಿದಾಡು - ಹುಳುವಿನಂತೆ ತೆವಳು ; ೯ವಿಚಿದೀ ದೊನ್ನೆಯಂ 
ಬಾನೆುಬರರಿಯೆ, ಅಳಿದುಳಿದು ಹುಳಿದಾಡುಶಿಹೆವಿದರ ಮರೆಯೆ (೧೪೭೦: 
೦೨೨-೩೮)- FP ಜ್ಞಾಶಿಶಬ್ದಗಳಲ್ಲಿ ಈ ಧಾತುರೂಪವು "' ಪುಟು" 
ಎಂದಿದೆಯಾದರೂ ಕನ್ನಡದಲ್ಲಿ ಇದರ ಬಳಕೆಯಿಲ್ಲ. 


[ದೇ.॥8 ತವಿು. ಮಲ. ಪುಟು) 

ಪುಟ್‌ದೆಗಾವುಂಡ (ನಂ). ಒಬ್ಬಾತನ ಹೆಸರು: [ಕದಲೆಕಧಿ]ಪಾಣ್ಗೂ 
ಎಜಿಕಯವ್ಮುಂ ನಿವುದಿ ತುರುಗೊಳೊಳ* ಕಾದಿ ಸತ್ತೊಂ ಈ ಕಲ್ಲ 
ಪುಟದೆಗಾವುಣ್ಣ [ನ] ತಮ್ಮ ಗುಅಕಿಯಮ್ಮು ನಿಜ್‌ಸಿದೆ೧ (ಎಇ. ೫23, 
೨೦೪ ೪; ಸು. 883). (ಪುಲ್‌ದೈ 4 ಗಾವುಂಡ ( ಎಗಾಮುಂಡ)] 

25 | ಫೆಬ್‌ಿಯಗಂಗ (ನಾ). ಒಬ್ಬಾತನ ಹೆಸರಂ : ಕೋಟೆಯ ಕೊಳ್ಳನ್ನು 
ಶಿಂಗವೆಣ್ಣಮ ಪುಟ್‌ಯಗಂಗ ಪ್ರುಭುಮಲ್ಲನೊಬ್ಬಾಗುಣ್ಣನಳಿಯವ್ಪು ಡ 
ಗಲು ಕೊಳ್ಳುತ್ತಿರೆ ೫ ೫೫ ಕೊನ್ನು 76 ೫% (ಇಳ: ೩, ಶಿಕಲೂ. 
೪೬-೬ ; ಸು: 880). [? + ಗಂಗ) 

ಪುಟಲ್‌, (ನಾ). ಮರಗಳ ಗುಂಪು; ತೋಟ; ಉಪವನ ; ಏಲಾಲವಂಗ 
ಕುಸುವುರಜೋ ಧೂಸರಮಬಲಾಲಕಸಂಚಲತರಲಂ ಪುಟ*ಲೊಳಗೆ ಸುಟಃ 


ವೆರಸು (ಗೋವೈದ್ಮ. ೧೯-3). ಪುಳ್ಳಪುರಸಿ : |; 
(ಮ್ಮ. 6-0೨6). ಹುಳಿಹುಣಿಚೆ ; (9). [ಎಷಳ್ಳಿ 4 ಪುಣಿಸೆ (ಎಪೆಳಿಸೆ)] 

ಪುಳ್ಳಿ 'ಹೆಳ್ಳಿ' ನೋ. 

ಪುಳ್ಳಿ ಮಾತು (ನೂ). ಒಣಮಾತು; ಉಪಯೋಗವಿಲ್ಲದ ಮಾತಂ: (೪). 

[ಪುಳ್ಳಿ (ಎಷಳ್ಳಿ) + ಮಾತು] 

ಪುಜಲೆ, ಪರಲ್ಲಿ ಪುರುಲೈ, ಪುಕಿಲೆ. ಬುರಲೆ, ಬುಜುಲೆ (ನಾ). 
ಒಂದು ಬಗೆಯು ಪಕ್ಷಿ : “ಚಂಚಲಂ ಪುಜಲೆಯಕ್ಕುಂ” (ಶುಂಗರಾ. ೩೨-೪); 
ಪುರುಳಿ . . ..ಪರ್ದು ಮರವಂ ಮರಕುಟಿಗಂ ಪುಜಲೆ ಬುಜುಗಿ ಹಸುಬಂ 
ಪುಣೆವುಲ್‌ (ಸೂಸು: ೩-09). ಪುರಲಿ ; ಪಶ್ಚಿಮವಲಯದ ಪುರಲಿಗಳು 
ಒಂದೇ ರೀತಿಯವು . . . ಅವುಗಳ ಮೇಲ್ಮೊಕ್ಕಿನಲ್ಲಿ ಹಲ್ಲಿನಂತಹ ಒಂದು 
ಕಚ್ಚು ಇದೆ (ಕ. ೧೩೦). :ಪುರುಲ್ಮೆ ; ಪಟಪಟನೆ ಹಾರಿ ಬಹ ಹೊರಸ:ಗಳ 


ಬಸುರಿಂಬಕ್ಕುಂ ` 


ಸಮುದಯಂ ; ವಪುರುಲೆಗಳ ಪೆರ್ಮಂದೆ (8ತ್ರಾಂಗ. 3೩-೧೪೪೬).. ವುದಂಪವನಪವನಂ (ಆ0ಫ. ೬-೦೦೦); ಕುಳಿರ್ವ ಪುಲಿಿಲ್ಲಳಿಕ್ಕೆಗೆ ಲತಾಳಯ 
ಪುಟುಲೆ : 'ಕಾಬುಜಿಲೆ' ಪರಾ. ಬುರಲೆ ; ಬುರಲೆ ಟಿಟ್ಟಿಭ ಕೊಂಚೆ ದೋವರಿಗಳ್ಳೆ . . . ಶೀತಶೀತಳಿಕೆಯ ಬೀಜನಕ್ಕೆ ಗುಜಯಾಯ್ತ 
ಕೊಳರ್ವಕ್ಕಿಗಳು , . - ಸುಚಕ್ರವಾಕಗಳರಿದೆನಿಪ ಪಕ್ಷಿಗಳ ಭಾವದ ಪ್ರತಿಮೆ [ವಿ]ಯೋಗಿಜನಂ ಬಸಂತದೊಳ್‌ (ರರ್ರನಸ. 00-96); ತಮ್ಮಿರ್ದ ಲತಾ 


ಯೆಸೆದಿಹವು (ಕೋಗಹ:. 8:೩8). ಬುಯಿಲೆ : ತಾಜಲ್ಬರ್ದ ಮರಂಗಳ 
ತ.ಅಲ ತುದಿಗೋಡೊಳಿರದೆ ಬುಜುಲೆಗಳಡ್ಮಂಬಾಲಾದುವು(8ಗಂ ೧೭-೬೩): 


ಗಾರದ ಪುಬ್‌ಲೆಡೆಯಂ ಸೀತಾರಮಣಿಗೆ ಸುಟ್ಟಿ ತೋಟ್‌ದಂ ರಘುವೀರಂ 
(ಉನ. 03-39); ಅದಾರ ಕೂಗು ಪುಟಃಲ ನಡುವೆ ಕೇಳ್ತುದು ? 


ಗಳಿಗಳಂಟಿಗೆ ಸಿಲುಕಿದವು ಪಿಕ್ಕುಳಿಗ ಪಿಂಜರ ಮಂಜರಿಗ ಮಾನ್ಪುಲಿಗ 4 (6ಕ್ಕಳ್ಕಾ. ೩೬-೬೬). [ದೇ.8 ತವಿ. ಮಲ. ಪೊಬಾಲ್‌] . 
ಲಾವುಗೆ ಸರಲೆ ಬುಜುಲೆಗಳು (ಕ.ರರಾ. ೩-8-06) ; ಪರಿಪರಿಯ ಗಳರವದ ಪುಟ್‌ಲ್‌,, ಪುಣಿಲ್‌. ಪುಳಿಲ್‌. ಪುಳಿಲಂ (ನಾ). ೧. ಉಸುಕು; 
ತಿಶ್ತಿರಿ ಕೊಂಚೆ ಬುಜುಲೆಗಳ . . - ಕಂಡನಾ ರಾಮ (ಉಕ್ತಂ: ೩೫:೭). ಮರಳು ; ಪುಳಿನಂ-ಪುಬಿಲ್‌ (ಕಮರ. ೨೦ ಕ್ರಯೋ). ೨. ಮರಳು ದಿಣ್ಣೆ: 
`ಪುರುಳ್ಕಿ' ಪರಾ. [?] * ಪುಟಿಲೆಂದು ಮಳಲೊಟ್ಟಿಲ್‌ ” (ಕರಾ, ೩-೦೬೨); ಪಾಡುವ ತುಂಬಿ 
A ಸುಚುಕು 'ಹಃರುಕು' ನೋ. ಕೋಡುವ ಪುಟ್‌ ನಡವಾಡುವ ರಾಜಹಂಸೆ ಆರೆರ್ದೆಗವಾಾರ ಮನಕ್ಕ 
ಪುಜುಲೆ -ಪುಜಲೆ' ನೋ, py ಮನಂಗರಾಗಮಂ ಮಾಡೆ ಮನಕ್ಕೆ ಬಂದುವರಿಕೇಸರಿಗಲ್ಲಿಯ ನಂದನಾಳಿಗಳ್‌ 
ಪುಟ್ಟಿ -ಪ್ರಪ್ಪ' ನೋ. (ಶಂಶಳಾ. ೩-೩೭); ತಾವರೆಯ  ರಜಂಗಳಿಂಬ ಪೊಸನುಣ್ಮಳಲಿಂದೆ 
ಪುಟಲೂರ್‌ (ನಂ). ಒಂದಂ ಸ್ಥಳದ ಹೆಸರು: ತೆಂಣದೆಸೆಗೆ ಸೀಮೆ ಪುಟಸಿಲ್ಲಳಂ ಮನೋಹರಕೃತಕಪ್ರೆವಾಹಿನಿಯೊಳಂಗನೆ ವತಾಡಿಸುತಿರ್ದ 
ಪ್ರಟಬಲೂರ್ಚಾನಿ ಪುಣುಸೆಯು ತೆಂಕಣ ಕೋಡ ಕೆಲಗೆ ಪಡುವ ನೋಡಿ ಳರ್ಥಿಯಿಂ (ಉದಂಉ. ೨೪); ನನೆಗಣೆಯನ ಗರುಡಿಯಂತಿರ್ಪ ಪೂವಿನ 


ಪರಿದ ಪೇರೊಟಕ್ತಿಯೆ 
ಪುಟಿಕೊಲೂರ್‌ ' ಪರಾ. 


(sv. 1% (8). ಬೀಗಳೂ- 35a; 625 )- [5 


(? + ಊರ್‌] 


ಪುಡಿಯ ಪುಟೌಲ್ಲಳಿಂ (ಅರ್ಥನೇ. ೪-೩6 5). ಪುಣಿಲ್‌: ೨. ಪಾಜುವು 
ಎಳಿನೀತತಿ ಹಂಸಂ ರಥಾಂಗವಿಹ ತಾವರೆಯಿಂದಾ ತುವರೆಗೀ ತಡಿಯಿಂದಾ 


ಪಟಲ್ಲಟ್ಟು 


ತಡಿಗೀ ಪುಣಿಲಿನಾ ವುಣಿಲ್ಲಾ ಕೊಳನೊಳ್‌ (ನುಂಳಾ: ೪-೦೭೬). ಪುಳಿಲ್‌ : 
೨. ತೀರಭಾಸುರತರತಾಳನಂದನದಲಂಪು ಪುಳಿಲ್ಲಳಡರ್ಪ ಚೆಲ್ವ 
ಬಿತ್ತರಿಸೆ . . - ಬಗೆಗೊಂಡುದು ಪೂರ್ಣಗುಣಂ ಮಹಾರ್ಣವಂ (ಕಐಕಂ. 
9-೩9); ಮಂಕುಳಂ ಕುಚಮುದ್ರತರಂಗಸಂಚಯಂ ವಳಿ ಜಘನಂ ಪುಳಿಲ್‌ 
(ಶಂಠ್ರಕ್ಕು- ೩-೨೦)- ಪುಳಿಲು ; ೧. "ಪುಳಿಲೆನಲು ಮರಳು” (ಕಲ್ಮಕ್ಕಿ: 
93)- ೨. ತದ್ವನಲಕ್ಷ್ಮಿಯ ಮುಂದೆ ಮಂಗಳಂಬಾಡುವ ತುಂಬಿ ಕೋಡುವ 
ಪಾಲು ನಡೆದಾಡುವ ಹಂಸೆ ರಾಗದಿಂದಾಡುವ ಸೋಗೆ (4043. 1-1, 
೨೬೬-೨೩; 3360): ಪುಳಿಲೆಡೆಯಿಂದ ಹಂಸಿಯುತ್ತುಂಗ ಕೊಳನ ಪೊಗುವಂತೆ 
(೪:೦8- ೩-6€)- [?./ಸಂ. ಪುನ] 
ಪುಟ್‌ಲ್ಲಟ್ಟು (ಕ್ರಿ). ಮರಳಿನ ಸಾಲಾಗು; ಮರಳಿನ ಕಟ್ಟೆಯಂಂಟಾಗು: 
ಮೊದಲೊಳ್‌ ವಾಗ್ದೇವಿಯನೊಲಿಸಿದ ತಿಲಕಂ ತುನಿದೆನಿಪ ತಿಲಕಂ ನವಭಸ್ಮ 
ವಪಲ್‌ಲ್ಲಟ್ಟಿದ ಗಂಗೆಯ  ಪೊನಲನಿನಿಸನನುಕರಿಸಿರ್ದಂ 
(ಕಾರಕ. ೬೩೦); ಕರ್ಪೂರದ ರಜದ ಜಗುಲಿಯೊಳ್‌ ಜಗುಬ್ಮು 
ಮುಡಿಯ ಮಂಂುಗುಳ್ಗಳಿ: ಕಡೆಯಿಕ್ಕಿಯುವುದಅ ಕೆಲದೊಳ್‌ ಕೆಲಗೆ 
ಪುಬ್‌ಲ್ಲಟ್ಟಿದ ವಎುತ್ತಿನ ಪುಡಿಯ ನುಣ್ಮಳಲೊಳ್‌ (6:೮. ೦೦-೬೫ ರ). 
[ಪುಟ್‌ಲ್ಮ್‌ 4 ಕಟ್ಟು? 
ಪ್ರಟ್‌ಲ್ಹಾಣ (ನಂ). ಉಪವನ ; ನಂದನ: (ಊರೂರೆೊಳ್‌ ಪ]ರಿಪಕ್ವ 
ಶಾಳಿವನಮೂರೂರೆೊಳ್‌ ವುಲಲ್ತಾಣಮೂರೂರೊೊಳ್‌ ವಪತ್ತಿಲ್‌ದಿರ್ದ 
ಪೂಗೊಳಗಳೂರೂರೊಳ್‌ ಮಹೋದ್ಯಾನೆಂ ಎನೆ ವೇಟಸಾರ್‌ 
ಮೆಚ್ಚರಾ ದೇಶಮಂ (ಶರ್ರಮಾ. ೧೧-೭). [ಪುಲಿರ್ಮ 4 ತಾಣ) 
ಪುಬ್‌ಲ್ಲೊಅಕ (ನಾ). (ಒಣಗಿ) ಮರಳಿನಿಂದ ತುಂಬಿದ ಹೊಳೆ : 
ವೆರ್ದೊಆಕ ಕಾಲ್ದೊಲಕಿಯುಂ ಕಿಜುದೊಟ್‌ ಪುಟ:ಲ್ಲೊಅ್‌ಯಖವಹಯ್ದ್ತೂ 
ನಂಡುಂ ಕಾಡುಂ ಬೀಡುಂ ಸೂಡಿ: ಸೀಕರಿಮೋಯ್ತೂ (ಉವಷಿಕ್ಕ ೩3-೦): 
[ಪುಟ್‌ಲ್ಫ್‌ 4 ತೆ೧೮ಸ್‌] 
ಪುಟ್‌ಲ್ವಜ್ಜೆ (ನಾ). ಮರಳಿನ ಮೇಲೆ ಮೂಡಿದ ಹೆಜ್ಜೆ : ದರಿಯಂ 
ಮಾಟ್‌ರ್ದ ನೀರೆಓತ್ತಿಟಂತರೆ ತೊಅಕಿಗೆಲ್ಲಂ ಪುಬ್‌ಲ್ವಜ್ಞೆ ಮೆಯ್ದೋಜಕರೆ 
ಸೈವಾಳಂ ಮಳಲ್ಜೀಂಟೆಗಳಿಸೆಯೆ; - - ತಿಳಿದತ್ತಂದು ಸಿಂಧುಪ್ರತಾನಂ 
(sno. ೪-೬೨): (ಪಲ್‌, 4 ಪಡ್ಡೆ] 
ಪುಟ್‌ ವಾಳೆಬಾಬಿ್‌ (ನಾ). ಒಂದಂ ಊರಿನ ಹೆಸರು : ಶ್ರೀಮತು 
[ಪು]ಟ್‌ವಾಳಬಾಟ ಗ್ರಾಮಂ (ಶೌ. 7-1, ೨೪-೦೯ ; 936): [72] 
ಪುಟು, ಪುಳ್ಲು ಹುಳ. ಹಂಳಂ, ಹುಟು (ನಾ). ೧. ಕ್ರಿಮಿ; ಕೀಟ: 
“ಕೃಮಿಃ, ಕೀಟಃ, ನಿ ಲಂಗು, ಫುಲ್ಲಕಃ ಈ ೪ ಪು[ಹು]ಲು್‌ (ತಂಯು. 
ಇತ್ತೊದಾನಟಮೊನ್‌ ಪಸ್ಮಾಮಹಾಪಾತಕನೇಂ[ಕ್ಯೂಂ] 
ಐಟನೆಯಾ ನರಕದಾ ಪುಟು ಆಕು[ಕ್ಕು]ವತ" (ಇಆ. ಸ. ೬೦-೪; 578); 
ಚಾಗದೆೊಳ್ಳಿನಚ್ಚೊತ್ತದೆ ಮಾಣ್ತು ಬಾಟ್ವ ಪುಟುವಾನಸನೆಂಬನ 
ಜಾಂಡಮೆಂಬುದೊಂದಶ್ತಿಯ ಪಣ್ಣೊಳಿರ್ಪ ಪುಟುವಲ್ಲದೆ ಮಾನಸನೇ 
(ಶಂಶರಾ. 5-೭೩) ; ಸೋಧಿಪುದಿಂಬಾಗಾರೈವುದು ಪುಳ್ಳಿ ಬೆರಟಿ 
ಯೊಳಗಣ ಪುಟುವಂ ಸಾರೆ ೈಸುವಲ್ಲಿ ದಯೆಯಿಂದಾರೈವುದೆನಿಪ್ಪ ಮನೆಗಳಲ್ಲವೆ 
ತೀರ್ಥಂ (ಸಶುಃ. ೬-೪೯). ವಿ. (ಆಲಂ) ಕ್ಷಂದ್ರವಾದುದು : "ಪಲು 
ವಗೆ ' ಪರಾ. ಪುಳು : ೧. ಬಳಿಕೆ ಪಣ್ಚವಟದೊಳ್ಳುಳುವಾಗಿ ನಮೆಗುಂ 
ಭೂರಿಭೂಜಂ ಪುಳು ಖಗಮೃ್ಮಗ 
ವಾಗುತ್ತುಮೆ:ಂತಕ್ಕೆ ಬಂದೆಂ ನರಜನ್ಮಕ್ಕಯ್ಯ 46ಕ್ತಾಕ. ೨); ಇಂದ್ರಗೋಪದ 
ಪುಳುವುದುರಿದುವು (ಕೋತತ. 9-4೩೬). ೩. ಕ್ಷುದ್ರವ್ಯಕ್ತಿ ; ಕ್ಷುಲಕನಾದ 
ವನಂ: ದ್ರುಪದ ಎರಾಟರೆಂಬೀ ಪಕಕ. ಹು]ಳುಗಳವರಂತೋರೆಗೆಡೆ 
ದರು (ಳುನ್ಮಾಣ. ೨-೪೦): ಹುಳ :. ೧. ಹೊನ್ನ ಹುಳವ ಕಂಡು ನರಿ ತನ್ನ 
ಬಾಲವ ಹುಣ್ಣ ವಾಡಿಕೊಂಡರೆ ಹೋಲ ಬಹಂದೆ (ಬನವ: ೨೬೭ ); ಒಂದು 


ದಿನೆಸೆಯ ಲದು 


೧೦೫8-೦೪) ; 


ನೀರಂ 


(ಎಳ. ೫217, ೫ಗರೆ. ೬೦-೦೦; 897) ; 


೫೭೪೦ 


30 


40 


ಪುಟುಕು 


ಹುಳವು ಕಾಣಿಸಿಕೊಳ್ಳಲು ಆ ರಾಮನು ಈ ಹುಳವಾದರೂ 
ತಕ್ಷನಾಗಿ ಕಚ್ಚಲಿ ' ಅನ್ನಲು (ರ. ೩೭); ಒಂದು ಸಣ್ಣ ಹುಳೆವಾದರೂ 
- ಈ ಮನೆಯ ಕರ್ತನಾದ ದೇವರಿಂದ ರಕ್ಷಿಸಲ್ಪಡದೇ ಇರುವುದಿಲ್ಲ (ಮೂಂಬಡು. 
*-8೯); ಆತ್ತೀಯ ಹಣ್ಣು ಅತಿ ಕೆಂಪು ಇದ್ದರು ಒಡೆದು ನೋಡಿದರ 
ಹುಳ ಭಾಳ (ಗ53. ೦೨೮). ಹುಳು : ೧. ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ 
ಮನೆಯ ವಾಡಿ ತನ್ನ ನೂಲು ತನ್ನೆನೇ ಸುತ್ತಿ ಸುತ್ತಿ ಸಾವ ತೆಜನಂತೆ 
(ಉುಹಾರೇ. ೨. ೦೩-0೭); ಜೇನ ಹುಟ್ಟಿನ ಹುಳುವ ಬಡಿದ : ಸಗಾನತನ 
ತಾನೇನು ಚೂಣಿಯ ಸೇನೆಗೀನೆಯ ಸವಅಲಂಯಿತೆ ಶೌರ್ಯನಸಿರಿ ನಿನಗೆ 
(ಕುನ್ಮಾರೀ. 4-89); ಮನದ ಕರಿನೆರೆಯ ಹುಳುಗಳೆಲ್ಲ ಹೊತ್ತೇರಿ ನಿದ್ದೆ 
ಶಿಳಿಯೆ (ಅರಳು. ೦೯೦-೨): ಒಂದು ಎಲೆಯಂತೆ ಇನ್ನೊಂದಿಲ್ಲ- ಕೆಲವನ್ನು 
ಹುಳುಗಳು ತಿಂದಿವೆ, ಕೆಲವಕ್ಕೆ ಕಜ್ಜಿ (ಉನಾ. ೦೦8). ೩. ಆವ ಬಲ್ಲವ 
ನಿನ್ನ ಮಹಿಮೆಯನಾವ ದೇವರು ನೆನೆಯಬಲ್ಲರು ಜೀವರಾಶಿಯೊಳೊಂದು 
ಹುಳು ತಾನೇನ ಬಲ್ಲವನು (ಕುಳತ. 6-66). ೪. ಹಾವು: ಸರ್ಪ : ಕೆಡಿಕ 
ಹುಳು ಕಚ್ಚಿತು ಮಗನಂ (ಏಸಫು. 19). ಹುಟು; ೧. 'ಷಡ್ತಿಂದು 
ಹುಚು ಪರಾ. 
ಪುಟು ಪತ್ತು, ಹುಳ ಹತ್ತು. ಹುಳು ಹತ್ತು ಎ ೦0. ಹುಳೆಂಹಿಡಿ; 
ಹುಳಂವುಂಟಾಗು : ಅದಣಡಗು ಮಗ್ಗಿ ಪುಟು ಪತ್ತಿದೊಡಾಅಲ* ಪರಪೆ 
ಕಾಗೆಯುಂ ನಾಯಂಂ ಮುಟ್ಟಿದುದನೆ ಶುದ್ಧಮಂ ಮಾಬ್ಟುದನಿತೆಂದೋದಿ 
ದರ್‌ ಪುರೋಹಿತರೆಲ್ಲಲ್‌ (ಹುಕೋಕ, ೬-೩೪) ; ಚೀಲದಲ್ಲಿದ್ದ. ಕಾಳಿಗೆ ಹುಳ 
ಹತ್ತಿ ಹಾಳಾಗಿವೆ (ಊಂ): ಗಿಡಕ್ಕೆ ಹುಳು ಹತ್ತಿದೆ (ಕೂ9). ೨. ಹಾಳಾಗಂ; 
ನಿಸ್ಸತ್ವವಾಗು : ವಂಚಕರಿಗಾದರೂ ... ಮೋಸ ಮಾಡಿದ ಗಳಿಗೆಯಿಂದ 
ಅವರ ವಿವೇಕಕ್ಕೆ ಹುಳ ಹತ್ತಿಬಿಡುತ್ತದೆ (ಊಜುತಾ. ೬೪)- ಹುಳ ಹುಪ್ಪಡಿ 
ಹುಳು ಹುಪ್ಪಟೆ. ಹುಳು ಹುಪ್ಪಡಿ ಕ್ರಿಮಿ ಕೀಟ : ಹುಳ ಹುಪ್ಪಡಿ 
ಮುಂತಾದವುಗಳು ಕಾಣಿಸದೆ, ಹೊಟ್ಟೆಯೊಳಗೆ ಹೊೋಗಿ ಬಾಧಿಸುತ್ತವೆ 
(ಮುಂಂಖ. ೩-0೬೨) ; ಮನೆಯನ್ನು ಪರಿಶುದ್ಧವಾನಿಟ್ಟುಕೊಳ್ಳುವುದರಿಂದ 
ಹುಳು ಹುಪ್ಪಟೆಗಳು ಸೇರಲು ಅವಕಾಶವಿರುವುದಿಲ್ಲ (ಗೃಹನಿ. 06೨) ; 
ಹುಷಾರು, ಹುಳು_ಹುಪ್ಪಡಿ ಇದ್ದೀತು (ವೂರ್ಗಶ, 61); ಮಣ್ಣು ಹುಳು 
ಹುಪ್ಪಡಿಯ ಅನ್ನ. ಹುಳು ಹುಪ್ಪಡಿ ಹಕ್ಕಿ ಪಕ್ಕಿಗಳ ಅನ್ನ (0ಶಾಮಂ. ೩೩) 
[ದೇ. ॥ ತಮಿ. ಮಲ. ಪಟು ; ತುಳು. ಪುರಿ; ಕೊಡ. ಪುಳು ; ಶಿಲು- 
ಪುರುಗು, ಪುರ್ಗು, ಪುರುವು, ಪರ್ವ, ಪ್ರುವ್ವ: ಕೋಲಾ. ನಾಯ್ಕಿ, 
ಪುರ; ಗೊಂಡಿ. ಪುರೀ; ಪರ್ಜಿ. ಪುರುತ್‌; ಗಡಬ. ಪುಡುತ"; ಕುಇ. ಪರು! 
ಪುಟುಂಕು (ನಾ). ಕೊಳೆ; ಪಿಚ್ಚು ; ಪಿಸುರು: ಕಣ್ಣುಟುಂಕಂ” 
[ ತುಳು. ಪುಳ್ಳು. ಪರ್ಕು) 


ಮನುಷ್ಯ ; ಕೀಳಾದವನಂ : ಪರನೃಪರನಲ್ಲದೀ ವುಲು[ತಾಳಾಂ. ಟ್‌] 
ಕರನಿಜ್‌ವುದೆ ಮದ್ಭುಜಾಸಿ (ಹಕೋಕ. ೨-೩೪). ಹುಳುಕ ಭವ ಹೆಣ್ಣುಗಳ 
ಕೂಡುಂಡ ಬಾಯ ಹುಳುಕ ನುನೆಯ್ಕೆ (ರತಾ. 1. ೨೬-೮); ಆ 
ಹುಳುಕರನ್ನು ಕೊಬ್ಲುವುದಕ್ಕೂ ಅವನು ಹೇಸಿದನು (ನಸ. ೬೨), 
[ಪುಟುಕು + -ಆ,] 

(ನಾ). ೧. ಹುಳು ಹಿಡಿದ ವನ್ತು ; ಹುಳಂ 
೨. ಹುಳು ಹಿಡಿದಿರುವಿಕೆ; ಕೆಟ್ಟುಹೋಗಿರುವ 
ಸ್ಥಿತಿ. ಷಿ ಕ್ಷುದ್ರತನೆ ; ಕ್ಷುಲ್ಲಕಸ್ವಭಾವ : « ಪುಬುಕ ' ಪರಾ, 
೪. ಹುಣ್ಣು; ವ್ರಣ: (೪. (ಗು), ೫. ಕ್ಷುದ್ರವಾದ; 
ನೀಚವುದ: ಎನಗಪ್ಪೊಡೆ ಮಂನ್ನಿನ ಜವ್ವನಮುಂ ಲೂವಣ್ಮಮುಂ 
ವಿಳಾಸಮುಮಿಲ್ಲೀ ವನಿತೆಯಿರಲೋವೋ ಪೆರ್ಗಣಮನಿಕ್ಕಿ ಮನಿಮುಡು 
ವಂದಮಲಂ €ಂ ಕಡೆಯೊಳ್‌ [ಎಂದು ತನ್ನ ಪುಟುಕುಮುನದಿಂದಿರಿಸಿ 


ಪುಟುಕು, ಹುಳುಕು 
ತಿಂದು ಕೆಟು ದು. 


ಪ್ರಬುವಾನಸ, ಪುಟುವಾನಿಸ (ನು). 


ಪುಟಾವಗೆ 


ಕೊಳ್ಳಲಣ್ಮದೆ ವ್ಮಾಳಿಯೆಂಬ ಕೂಂಟಣಿಗೆ ಮಾಟುವುದುಂ (ರರ್ಮಾನ್ಮು. ೩-೦೨೩): 
ಹುಳುಕು : ೧. ಬಿಲ್ಪವತ್ರಮಂ ಹುಳುಕುಯಿಲ್ಲದೆ ಕೋಮಲವಾಗಿ 
ಯಿರುವುದಂ ನೋಡಿ ಸಂಗ್ರಹಿಸಿ ನನಗೆ ಸಮರ್ಪಿಸಲು ಕೋಟಿಯಜ್ಞವಂ 
ಮಾಡಿದ ಫಲವು ಲಭಿಸುವುದು (»ೌಗಂ೦. 40-8); ಮಕ್ಕಳ ಮನಸ್ಸು 
ಹುಳುಕು, ಕೊಳಕುಗಿ. ತೇಡೋಹೀನವಾಗಿ ಅಪವಿತ್ರವಾಗಬಹುದು 
(ಹರತ. ೪). ೩. ಖಳರ ಹೃದಯದ ಕಾಳಕೂಟದ ಹುಳುಕು ಬಲ್ಲರೆ 
ವತಾನ್ಮೆರು (ಕುಮ್ಮಾಸ- ೦೩-೦೪) ; ಹೊಳಲು ಬೇವಂದಿವನ ಮಂದಿರವಳಿದು 
ದಂದೇ ಅಜಾತೆ ನಿನ್ನಯ ಹುಳುಕನೆಲವೋ ನಿನ್ನ ರಾಮನ ಕೊಂಡು 
ಬಾಯೆ:ಂಬೆ (ಇ7ಕರಾ- ೦೪-೩9). (ನಾ). ೬. ಕುಂದಂ; ದೋಷ; ಲೋಪ; 
ತಪ್ಪು : ಭ್ರಷ್ಟನಾದ ನೀನು ಮತ್ತೊಬ್ಬರ ಹುಳುಕನ್ನು ಹುಡುಕಿಕೊಂಡು 
ಹೋಗುಶೀಯೆ (ads. XII, os); 
೭ಲಂಮಿ- ೨೬-೭), [5 ಪುಟು) 

ಪುಟುವಗೆ, ಪುಳುವಗೆ (ನಾ). ಹೀನವಂದ ವಿಚಾರ; ಕ್ಷುದ್ರವಾದ 
ಯೋಚನೆ : ಕೃತಾಂಶಂ ಬಗೆದಂ ಪೆಆತೊಂದನಾರೆ ಪುಟುವಗೆಯುಮುವಂ 
ಬಗೆಯದಿರೆ ನಿಮಿರ್ಗುಮೂುತಂ ಬಗೆದೊಡೆ ಬಗೆದಂತೆ ಬಗೆದ ಬಗೆ ನಿವಿರ್ದ 
ವುದೇ (೫ಾಂತಿಫ. ೬-00) ; ಇಂತಪು_ದೆಲ್ಲಮಂ ನೀನಜಾದಿರ್ದೆನ್ನುಮಂ ಸಾಕ್ಷಿ 
ಮಾಡಿ ನುಡಿಸಿ ಕೆಡಿಸಲ್ಪಗೆದೆ ನಿನ್ನ ಪುಬುವಗೆ ನಮ್ಮ ಕುಲಮನೆಲ್ಲವುನಲ್‌ವ 
ಬಗೆ (ಕೂತಕಂ. ೦೭೩-೬) ; ಬಟ್‌ಯಟ್ಟಿ ಬಂದು ಮಂನ್ನಂ ಪ್ರಟುವಗೆಗೊಳ 
ಗಾದಳಿಂದು ಸಾವಾಸಿಗಳಂ ಕಲಾ್‌ಪಿದನೆಲ್ರಂ ತೆಲೆಯಂ ಬಟ್‌ಯಟ್ಟಿದನೆಂದು 


ಪೋದುದಸು ಶಶಿವ:೨ಖಿಯಖಾ (ಅಂತು. ೦೨ 8). ಪುಳುವಗೆ : ವಸಿ 
ಪೃಥಿವಿಗೆ ಪುಳುವೆಗೆಯಾ ಪುಸಿ ನರಕದ ಕಾರಾಗಾರ ಪುಸಿ ಪುಳುವಿನ ಕೊಂಡಕೆ 
ಸಂಗಡೆಂ (೩ಯ ಳಾ. ೦೦-೦೦). [ಪುಟು -- ಬಗೆ) 


ಪುಲುವಚ್ಚೆ, ಪುಳುವಚ್ಚೆ (ನಾ). 


ಪುಳುವಚ್ಚಿ ತ 
ಪುಬುಪಚ್ಚ ಯ ಬೊಟ್ಟು. ಪುಳುವಚ್ಚೆಯ ಬೊಟ್ಟು - ದಂಂಬಿಯ 


ಹಸುರು ಬಣ್ಣದ ರೆಕ್ಕೆಯ ತಿಲಕ: ಕೇತಕಿಪತ್ರದೋಲೆ ಗುರುಗುಂಜಿಯ 
ದಂಡೆ ಕಳುಪಗಂಕಣಂ ಸಯ್ತೆಳವುಲ್ಲ ಬಂದಿ ಪುಬುವಚ್ಚೆಯ ಬೊಟ್ಟು 


ದಃಂಬಿಯ ಹಸುರುಬಣ್ಣದ ರೆಕ್ಕೆ 4 


ವನಾಂತಪುಪ್ಪದಿಂ ಜೋತ ತಂಜುಂಬು (ಮಾಳಾ. 9-೩) ; ಪ್ರಮಾಳಮಂಜರಿ 
ಯವತಂಸಮಚ್ಚ ಪುಳುವಚ್ಚೆ[ಕಾಕಾಂ.ಪಳುವಟ್ಟೆ])ಯ ಬೊಟ್ಟಮರಲ್ಕೆ 


ಬಿಲ್ಲರಂವೆರಸಿ ಕಿರಾತೆಯಾದ ಶಿವಮೋಹಿನಿ ರಕ್ಷಿಸಲಬ್ಧಜಿಂಂಡಮಃ, (ತೂಂತೋ. 
೨-೪೬); ಸೂಡಿದುತ್ತಳದಳವಾೂಲೆ ಶಾಳ್ವ ಪುಳುವಚ್ಚೆಯ ಬೊಟು 
ಒಬ್ಬರೆ ಪುಳಿಿಯರಾದರಮರ್ತ್ಯಕಾಂತೆಯರ್‌ (8960. ೩-೪). 
| ಪಟಂ4 ಪಚ್ಚಿ, (ಪಸ್ಮು)) 

ಕುದ ಮನುಖ್ಶ್‌ ; ಅಲ್ಪನಾದ 
ವ್ಯಕ್ತಿ: ಸಂಪನ್ನಯೋಗನಿಯೋವದಿಂದಮರಣ್ಮದೊಳ್‌ ನೆಲಸಿರ್ದುಣಲ್‌ 
ಬನ್ನಮಿಲ್ಲದೆ ಬಾಟ್ನುದೇಂ ಪುಬುವಾನಸಂಗೆನಗಳ್ಕುವೇ (ಶ.ಶಶಾ. ೯-೧೭); 
ಎಶ್ವಮೆಲ್ಲಂ ನಿನ್ನಾಣತಿಯೆೊಳಿರ್ಪಿನಂ ಪುಟುವಾನಸರ್‌ ದೂಜಲಾರ್ಪರೆ | 


(ಕಾತಾಳೈ. ೨೪-೦) ; ಪುಟುವಾನಸರ್‌ ಇನ್ನೆಗಂ ರೆಕ್ಕಸರೊಳ್‌ ಪೊಣರ್ದ 


ಕುಳಿತರೆ ನಿಂತರೆ ಹುಳುಕನೆ ಬಗೆವೆ| 


೫೭೪೧ 


24 


30 


85 


ಪಲ್ಲು. ಪುಗ್ಗಿ, 


ಪುಟ್ಲು. 


ಪುಟ್ಟಿ 


“ಪುಟಿಲೂರ್‌' ಪರಾ. ( + ಊರ") 
ಪುರ್ಗಿ, ಪುಳಿ, ಪುಳ್ಳೆ, ಹುಗ್ಗಿ, ಹಂಗ್ಲೆ (ನಾ 
೧. ಆಕ್ಕಿಯೊಡನೆ ಹೆಸರು ಮೊದಲಾದ ಬೇಳಿಗಳನ್ನೂ ಇತರ 
ಪರಿಕರಗಳನ್ನೂ ಸೇರಿಸಿ ಮಾಡಿದ ಕಾರ ಅಥವಾ ಸಿಹಿಯ ಒಂದು 
ಬಗೆಯ ಅನ್ನ ; ಪೊಂಗಲ್‌ : “ಪುಟ್ಲ್‌ -- ಉರ್ದು ತೊವರಿ ಹೆಸರು 
ಮೊದಲಾಮವನಿಕ್ಕಿ ಅಟ್ಟ ಕೂಟರ್‌” (ಕಮದ. ಕಂ. ೨೯೪) ; “ಪುಟ್ಲ್‌ಯೆಂನಲ್‌ 
ಮಂದ್ದಾನ್ನೆಂ” (ರಾಂ. ೬೬); ಕಿಜ್‌ಕಿಆ್‌ದಾಗಿರೆ ವೆಯ್ಯಂ ಕೊಆ್‌ಕೊಅದುಂ 
ಪುಟಸಿಯಟ್ಟು A ಕಚ್ಚಿ ನೊಳಿಡುವರ* (ರರ್ಮಾಶ್ಮ. ೩-೬೪) ; ಇದು 
ಮೊದಲಾಗೆ ಬಿನ್ನನೆ ನಿನ್ನನೆ ಕರೆವೆಡೆಯೊಳಂ ತಿಂಬ ಪುಟ್ಲಾಯೆೊಳೊಗ್ಗರಿಸಿದ 
ಕಡಲೆಯಂತೆಡೆಗೆಡೆಗೆ  ಬಾಯ್ಗೇಅಿವಂದಪುದೈಸೆ (ಕಾಮಕ್ಕೆ. ೩೪:0೩). 
ಪುಗ್ಗಿ : ೧. ಪುರ್ಗಿ ... ಪುಗ್ಗಿ (ಕಮ: 3೬0 ಶ್ರಯೋ); ವಂಳಲ 
ಪುಗ್ಗಿಯೊಳಯಸುವರೆ ಕಲ್ಲಳನು ನಿಂಬೆಯ ಪಣ್ಮಿನೊಳು ಕಡುಪುಳಿಯ 
ನೋಳ್ಬರೆ ಬೇವಿನೊಳು ಕಹಿಯಂ ವಿಚಾರಿಪರೆ (ಕಳರಾ: €. ೩). ಪುರ್ಗಿ : 
೨. (ಉಕ) ಗೋದಿಯನ್ನು ನೆನಸಿ ಬೆಲ್ಲದೊಡನೆ ಕುದಿಸಿ ನಾ 
ಪಾಯಸದಂತಹ ಒಂದು ಬಗೆಯ ಪಕ್ವಾನ್ನ: ತನ್ನುರು ರಸನೆಗುರ 
ಸವಿಯದಾಗಲಾ ಪುರ್ಗಿಯಃ ಮುಚ್ಚಿ ಸದ್ವ ಸ್ರದಿಂದೆ ವರ BE 
ಯಂದು ತೊಳ್ತಿನ ಕೆಯ್ಕೊಳಿರದುತ್ತೂ, ತಳಕಪರು (ಕುವತಿಷ್ಯೆ- ೪-೩೦) ಪುಳ್ಳಿ: 
ಪಿ ಷ್ಗಳ್ತಿ ಯುಂ ತಂದು ತಮ್ಮವರು ಪೊಂಬಟ್ಟ ಲೊಳು ನೀಡಿಯುುಣಲೆಂದು 
ಕೊಟ್ಟೋಸರಿಸಿ ಪೋಗಲು (ರಾಶ 0೨-೩೦): ಪುಳ್ನಿಯುನದಂ ಸದ್ಮಸ್ಥ ಸ್ವದಿಂ 
ಮುಚ್ಚೆ ಭಾಳಾಕ್ಷಂಗೀವುದೆನಂತ್ತೆ, ಬೇಟಿಯ ಕರಾಂಭೋಡಾತದಿಂದಟ್ಟವಳ್‌ 
(ಹೃತಂ: ೨3-03). ಪುಳ್ಗೆ : ೧. ಮಾಡಿದ ವುಳ್ಗೆ ಕಜ್ಜ ತೊಗೆ ತುಪ್ಪೊಡೆ 
ಇಂತಿವರ ಭೋಜನಕಾರ್ಗುಮ್‌ಯೆ ಯ್ಳೈ ಮದೀಶ್ವರಾ (ಶಾರಾಸ್ಮ. ೦-6-೩), 
ಹುಗ್ಗಿ : ೧. ಬೇಯದ ಹುಗ್ಗಿಯನುಂಬ ಕಾದ ನೀರ್ಗುಡಿವ 
ಬಯಲ್ಲಳೊಳ್‌ ಪಡುವ ಬೇವಸಮೋಲಗಿವಂಗೆ ದುಂಡಿನೆ೧ೊಳ್‌ (ಸೂ ಸ3- 
೭6.80): -ಕಾರ ಹುಣ್ಣಿಮೆಯು ದನಗಳ ಹಬ್ಬ. ಅಂದು ... . ಎತ್ತು ಮೊದ 
ಲಾದವುಗಳಿಗೆ ಹುಗ್ಲಿಯನ್ನೂಣಿಸುತಪ್ತಿರೆ (ಕನ್ನಾ, ೦೬೩೧). ವಿ. ಹೋಮದ 
ಹುಗ್ಗಿಯ ತಿಂದಾ ದೇವರ್ಕಳ ನೆಅ್‌ ಹೊಡೆದು (ನರೇಜೆ. ೨-08); ಹುಗ್ಗಿಯು 
ತುಪ್ಪವು ಮನೆಯೊಳಗಿರಲಿಕ್ಕೆ ಗುಗ್ಗುರಿಯನ್ನವ ತಿಂದ್ಕಲ್ಲೊ ಪ್ರಾಣಿ 


(ಫುರಂ ದ. ೦-6೬-೨); ಹುಗ್ಗಿ ಕಿಚ್ಚಡಿಯೆರೆಯಪ್ಪ ಸೇವಗೆ ಹಿಂಡಿ ಗುಗ್ಗುರಿ 


ಸೂಸೆಲುಂಡಲಿಗೆ ಲಗ್ಗೆಯಾಹುಶಿಯೊಪ್ಪಿ ತಲ್ಲಿ (ಕರತ, ೨೦-೦೨೪). 
ಹುಗ್ಗೆ ; ೧. ದೇವರ ಓಟ್ಟು ಹುಗ್ಗೆ ತೆಜಿಗೇನು ಬಟ್ಟು (ಎಕ. 1೫, 
ತಕ್ಕಮ, 96-09 ನ 2649), ( ಆಪುಟ್ಟು ] 

ಪುಗ್ಗುು ಪುರ್ಗು (ಕಿ). ೧. ಸಂಡಂ ; ದಹಿಸಂ : “ಪುಟ್ಕ್ಕ- 


ದಹನಕ್ರಿಯಾಯಾಂ (ಉರಿಸು) (ಕಳುಛಾ). ವಿ. ಸತ್ತ ಹೋಗು: 
ಪೊಗೆ ಪುಗೆ ಕಣ್ಮಂ ಸಿಂಗ೦ಗಳಳುರೆ ಗರ್ಜಿಸಿ ಲಂಗಿಸಿ ಪುಡುಬ್ರಡನೆ ಪುಟ್ಟಿ 
ಸತ್ತುವು ಪಲವುಂ (ಶಂಕಳು, ೩-೪೨), ಪುಗ್ಗ್ಯು ವಿ. ಸುಡುಮಿಡುವಂದು 
ನಡನಡನಡುಗಿ ಮಿಡು ಮಿಡುಮಿಡುಕಿ ಪುಡುಪಡು ಪುಗ್ಗಿ ತಡತಡದಡಿಸಿ 
ಬೀಲುತ್ತಮೇಟುತ್ರ್ತೊಂ (98ಫು. ೦೧.೦೦ ವ). ಪುರ್ಗು : ೨. ಪುಡುಪುಡನೆ 


ಗೆಲ್ಲಂಗೊಂಡುದುಂಟೇ ! (5ರ್ಕುತ. ೪೭-೨೨). ಪುಟುವಾನಿಸ : ಪದಪದವಾಗಿ ಪುರ್ಗಿ ಜೋಲ್ಡೆಬಲ್ಹಡಗಾಗಿ ಸುರುಳ್ಳು ಸುರುಳ್ಹು ಬಾಯ್ತಟ್ಟಿಕ್ಯಿಂ 
ವಾಂಗಟ್‌ದೂ ಬರ್ದೆಯರಂ ತನಗಾಗುಮಾಡಲಂಅದೆಯುುಮಲಂಪು ಪೋಗೆ! (ಸುಕುಮಾ- ೩-0೩). 

ಕುಡಲಾಜದೆಯುಂ ಬಸೆಮಂ ನಿಎಂರ್ಚೆಲಾಅದೆಯುಮದೆತೆೊ ಕೆಮ್ಮನೆ (ದೇ.॥ ತಮಿ. ಪುಟುಜು, ಪೊಚುಯು. ಪೊಚುಕ್ಕು ; ಮಲ, 
ಕೆಲರ್‌ ಪುಮಿವಾನಿಸರಕ್ಕಟೂ ಚದುರ್‌ ಬೆದುರೆನ ನಾನಿ ತು. 6-8೬೩). ಪುಬುಕ್ಕು, ಪುಲುಕು, ಪಟಿಣ 2] 

BS. (ವ ವಹನುಸ))] ಪುಟ್ಡಿ (ನಾ). ಒಂದಂ ವಂಶದ ಹೆಸರು:: ವೇರವಾಸರು . . . ಬೆಳ್ಳೆಮಣಿ 
ಪ್ರಬುವಾನಿಸ ' ಪುಟಿಂಮನಸ ' ಚ €. ಯರುಂ ಸನ್ಹಿಗಾಲಾ. ಪುಬ್ಬಿರುಂ ಬಬ್ಬವರು€ ಪಸುನ್ಸಾಯ ಕಬಣ್ಣತರು 
oes pA ಒಂದಂ ಊರಿನ ಪೆಸರೂ: ಪುಟೊಬೂರ್‌ | $$ ಬಿರದರುಂ ಇ ಪೊಲನಂ ನಡಯಿಸಿದೋರ್‌ (ಎಳ. ೩೪1, ಗುಳಿ ೬8-8೪; 

ಬೋಯುಸ್ಕ ಪುತ್ರ ವಾಸುಶರ್ಪುಣ (೩೬. ೪11. ೦೮೭-೩೦; 668). 793): [?] 


ಪುಟ್ಟಿ 


ಪುಟ್ಟ "ಪುಫ್ಪ' ನೋ. 
ಪ್ಯೂ, ಹ್ಮೂ (ಕ್ರಿ). ಪೂತ್ಮ, ಹೂತ, (ಭೂತಕೃ; : ಪೂತು, ಹೂತು, 
(ಭೂತನ್ಯೂ) ; ಪೂವ, (ಭವಿಕೃ). ೧. (ವರ, ಬಳ್ಳಿಗಳಂ) 
ಹೂವಿನಿಂದ ತಂಂಬಂ ; ಹೂವು ಬಿಡು: “ಪೂ. _ಪುಷ್ಪಸಂಭವೇ. 
ವಷ್ಟೇ ಚ” (ಕಮರಿ) ; ಎಯ್ದೆ ಪೂತು ಕಿಕ್ಕಿ್‌ಗಿ೮್‌ದಿರ್ದ ಪಾದರಿಯಿಂ 
೩. * ಒಪ್ಪಿ ಶೋಟಿುಗಂ[c] (ಎಇ, 2111, ೩840-೨೭ ; 929) ; 
ಮನದೊಳಲಂಪನಾಳ್ವನಿಯನಟ್ಟಿದ ದೂದರ ಸೀಯನಪ್ಪ ವತಾತಿನ ರಸದೊಳ್‌ 
ಕೊನರ್ಪದ: ತಳಿರ್ವದು ಪೂವುದು ಕಂಯ್ತುದು ವುನದೊರ್ಳ 
ತೊದಳಿಲ್ಲದ ನಲ್ಮೆಯೆಂಬ ನಂದನವನಮೋಪರೊಳ ನೆರೆದೊಡಂತು ರಸಂಬಿಡೆ 
ಪಣ್ತುದ:ಗದೇ (ಕಂ೭ಳಾ- ೪2003); ಮಜ್‌ದುಂಬಿ ಪೂತ ಚೂತದೊಳೆಆ 
ಗುಗುಮೆಅಗುಗುಮೆ  ಸಲ್ಲಕೀಪಲ್ಲವದೊಳ್‌ (ಕಾಂತಿಫು- ಎ ೩೨೨೯); 
ಮರವಿದೂು . . . ಸಕಲರಿತುವೊಳು ಪೂವ ಪಣ್ವ ವಂರವೇನು 9 
ಹ್ಮೂ : ೧. ಎಲವದ ಹೂತು ಫಲವಾದ 
ತೇನಂತೆ ಸಿರಿಯಾದರೇನು ಶಿವಭಕ್ತಿಯಿಲ್ಲದನ್ನಕ್ಕೆ (೩ಸನ. ೦೨೦), ಹೂತ 
ಸಂಪಗೆವನವನಳಿಸಂಘಾತ ಮುತ್ತಿದಡೇನು . (ಕುಠ್ಶಾಕ. ೦೩-6) ; ಏನಿತು 
ಮಳೆಗರೆದೊಡೇಂ ಹಬ್ಬೆ ಹೂವುದೇ ದೇವ (ಜಶೈರ, ೦6-೬೦) ೨. ಅರಳು: 
ವಿಕಾಸವಾಗು ; ಹೆಚ್ಚಿದಾನಂದಾತಿರೇಕಕೆ ಚಿತ್ತ ನೆಆಯದು ಹೂತು 
ಹಿಗ್ಗುವ ಪಳಕರಾಜಿಗೆ ದೇಹ ಕಿಜ್‌ದು (ಕುವ್ಮಾಲ್ರೋ, ೦೩-೨). 

ಹೂತ ಹೊಕ್ಕುಳ ಮಗ (ಪುರಾಣಗಳಲ್ಲಿರುವಂತೆ, ಎಷ್ಟ್‌ಎನ) 
ನಾಭಿಕಮಲದಿಂದ ಹುಟ್ಟಿದವನು : ಪದ್ಮನಾಭನ ಮಗ ; ಬ್ರಹ್ಮ : 
ಹೂತ ಹೊಕ್ಕುಳ ಬಂದನು ತಂದೆಯಿುದ್ದೆಡೆಗೆ (ನಲಾಗೆ. 
6-00-೨೬) [ದೇ. ॥ ತವು. ಮಲ. ಪರ್ಜಿ. ಪೂ) 
ಪ್ಕೂ, ಪುವ್ವ. ಪೂವು. ಹುಪವ್ವು, ಹ್ಯೂ, ಹೂವು (ನಾ)- ೧. ಅರಳು; 


ಆವ 


(ಗಿಳಿಂಂ ಸ ೨೪-೩೮). 


ದ್‌ 
ಲಾ ಟೆ 
hd 


ವಂಗನಂ 


ವಂಲರು; ಕುಸುಮ, ಪ್ರಷ್ಟ:; ಸುವರ್ಣಪಷೂರ್ಣಕಳಶವುುಂ 
ಕನ್ನಡಿಯಂ ಪೂವುಮಕ್ಕಿ ಯುಂ ವತಾದುಘಲದ22 ಮೊದಲಾಗೊಡೆಯ 


ನೇಕಾರ್ಚನೆಯಿಂದಿದಿರಂ ಬಂದು ನಿಆ್‌ಸಿ ಬಲಗೊಂಡು ಬಂದು (ವಡ್ಮಾರಾ, 
೭೮೭); ತನನ್ಮನಿಗಳ ಪಾದಪ್ರಕುಳೆನೋದಕದೆೊಳ್‌ ಷೊರಳ್ಲು ಪ್ರಷ್ಟವರ್ಷ 
ಪೂಗಳೊಳ್‌ ಪದಿದು . 

ಇಂಪಿಲ್ಲದ ಕೇದಗೆಯುಂ 


- ಉಪಶಮುಭಾವವನಂ ತಂಳ್ಹಿ (ಆಂಫ. ೫-೨ ವ) ; 
ಕಂಪಿಲ್ಲವ ಪೂ ಸುಪುತ್ರನಿಲ್ಲದ ಭವನಂ . . . 
ಏನೊಪ್ಪುಗುವೇ (ಅ೬ಕ್ರ- ೬-೪೨): ಕಂಪುಳ್ಳ ಸಂಪಗೆಯ ಪೂಗಳಂ ಶಿಅ: ತಂದು 
ಹೆಂಪಿನಿಂ ಶಶಿಧರನ ಸಿರಿಮಂಡಿಗೆ ಬೇಕೆಂದು (04ರ. ೧-೨೬). ೨. ತಾವರೆ ; 
ಕಮ `ಪೂಗೊಳ' ಪರಾ. ೩. ಕಣ್ಣುಗುಡ್ಡೆಯ ಮೇಲೆ 
ಉಂಟಾಗುವ ಬಿಳಿಯ ಚಕ್ಕೆ ಮತ್ತು ಹಾಗೆ ಚುಕ್ಕೆ ಬಿದ್ದು 
ಉಂಟಾಗುವ ನೇತ್ರರೋಗ; ಕಂಚ : ಮೋತಿಬಿಂದಂ : ಅರೆದೀಬಾಗಿರೆ 


ತಾಜಕಿಯ ತಿರುಳಂ ಜೇನೆಯ್ಕೆಂ ಕಪ್ಪುರವಬಂ ಬೆರಸೆಚ್ಚೆ 
ಕಣ್ಣ ಪೂಗಳ್‌ ಕಿಡುಗುಂ (ಊಕೋಶ. ೯-೭೭) £ಣ್ಲೊಳೇತಖ ಪೂ 


*. * ಎಂದು ಬಾಯಂ ಕಿಸಿದಳ್‌ (ರಾತತಿಕ್ಟ. 6೭-೨6). ' ಪೊಗಣ್‌ ' 
ಪರಾ. ೪. (ಆಲಂ)ಹಿತವಾದುದು; ಸಂಖಕರವಾದುದು: ಪೂಗನಸು' 
ಪರಾ. ಪುವ್ಹು: ೧. ಕಪ್ಪುರ ಕೆಸಣ್ಣನ ವಂಗಳ್‌ x ಲಜಿಬದ ಜಟ್ಟಿ 
ಪುವ್ಚ ಶಾಲೆ ಕಂಮವಳ್ಳಿ ಆವರಾ ಸಾಸಿರ್ವ್ವರ್ಗುಂ ಸಾಲೆ (ಎಕ. ೪೫, ಕೀ9೦. 
೪80೬ ; ಸು. 8903); ಪವ್ವಿ[ಐಾಾಂ. ಪೂವಿ]ನೊಳ್‌ ಕಂಪು (ಉತಾರೂ. 9-06 
ಕ್ರಯೋ)- ಪೂವು: ೧. ಪೂವಿನಿಂ ಸಮೆದ ಪಕ್ಕಿಯಿದೆಂಬಿನವತಾಗಳೊಂದು 
ಸಾರಿಕೆ ಪರಿತಂದುದು (ಕಾರಂಉ. ೬೦): ಈಕೆಯ ನಳಿತೋಳಿಂಗೊಲ್ಲೂ ತಮ್ಮ 
ಚೆಲ್ವಿಕೆಯಂ ಕಂಡೆಳಲತೆಗಳ್‌ ಪೂವುಗಳಂ ತಳೆದಿರ್ದುಂ ತಳೆಯದಿರ್ಪವಾ 
ಫಲಿನತೆಯುಂ (ರರ್ಮಾನ್ಕ. ೩-೦೫೩) ; ಪೂಜ್ಯವು, ಪೂಜಕ, ಪೂಜೆಯು, ಪೂವು 


ರೂಪರೂಪಗಳು ನಾವೂ ನೀವು (8ರಳು. ೦೬೮-೦೦). ಹುವ್ಚು : ೧. 


೫೭೪೨ 


ಪ್ಯೂ 


ಚೆನ್ನಮಲ್ಲಿಕಾರ್ಜುನನ ಕೈವಿಡಿದು ನಿಮ್ಮ ಮಂಡೆಗೆ ಹುದ್ವ(ಕಾಕಾಂ. ಹೂವ) 
ತಂಹೆನಲ್ಲದೆ ಹುಲ್ಲ ತಾರೆನು (ಮತಾದೇ- ಏ.೬೦-೦೪6); ಹುವ್ವ! ೫ಕಾಂ- ಹೂವ) 
ತರುವರ ಮನೆಗೆ ಹುಲ್ಲ ತರುವ ಅವ್ವೆ ಲಕುಮಾರಮಣ ಇವಗಿಲ್ಲ ಗರುವ 
(ಚಿರಂದ. ೦-೦೪೭ ಶು) : ಸುರರು ದುಂದುಭಿ ಮೊಳಗೆ ಹುವ್ವಿ[ಪಾಕಾ. 
ಹೂವಿ)ನ ಅರಳು ಸರಿದರು (ರಾಮಶ- ೩೨-೦೦೭); ನಿನಗೆ ವೈಜಯಂತಿಯೆಂಬ 
ಒಂದು ದಿವ್ಯವಾದ ತಾವರೇ ಹುದ್ವಿನ ಮಾಲೆಯನ್ನು 
ಹ್ಮೂ: ೧. ಬಾಡಿದಲ್ಲಿ ಪರಿಮಳ 
ವನಜಸುವರೆ (ಬಸವ. ೦೨೬); ಒಂದರಳು ಮಲ್ಲಿಗೆ ಒಂದು ಹೂ ಮಂದಾರ 
ವತ್ಸಲ ಒಂದು ಚೆನ್ನೆಯ್ದಿಲು ಬಕುಳ ಒಂದೊಂದು ಅರವಿಂದೆ (ಶಿಸಫು- 
೦೯-೬). ೨. "ಹೂಗೊಳ ' ಪರಾ. ೩. ಆಲಿ ನೊಂದುದೊ 
ಕಣ್ಣ ಬೇನಯೊ ಮೈಲಗೆಯೊ 
೫. (ಕಾಗದ, ಬುಟ್ಟಿ, ಬಟ್ಟೆ ಮುಂತಾದುವುಗಳ ಮೇಲೆ ರಚಿಸುವ) 
ಹೊವಿನೂಕಾರದ ಚಿತ್ರ : ಕರಿಯ ವಾಯಲಿನ ಮೇಲೆ ತಾನೇ ಹೂ 
ಹಾಕಿದ ಪತ್ತಲದ ಸುಳಿವೇ ಅಲ್ಲಿರಲಿಲ್ಲ (ಕುತ್ತೈರೆ, ೨9). ೬. ಎಳೆಯುದು : 
ಕೋಮಲವಾದುದು ; ಮೃದು : " ಹೂಮರಿ ' ಪರಾ. ಹೂವು: 
೧. ಸರಿವಬಡಿಗೆ ಹೂವನಡಕುತ್ತವಿರು (ನಂಬಿರೆ ೦-೩೩); 
ಕಳಿದ ಹೂವಿನ ತೊಡಬೆಯೋ ಕು೩ದಲೆಯ ಬಿಟ್ಟಿಯ ಭಾರವೋ... 
ನಳಿನನಾಭನ ವಾತ ಹಿಂಚಿತು ಕಳೆಚಿದವು ಕೈದ:ಗಳು (ಕುವ್ಮಾರ್ರೋ. ೦೯-೩೦); 


(ಕವ. ೪೪). ಹೂ 


ನೀನು 


ಜಡೆಗಳೊಳಗೆ ಮಲ್ಲಿಗೆಯ ಹೂವಿನ . ಸರ ಬಿಡದುಟ್ಟ ಸಾಲಿಯ ಜರೆ 
ಕಡುಪರಿಮಳವಾಂತ ದಿವ್ಮಾಂಗದ ಚೆಲ್ವಿ ವಂಡದಿರನ್ನೆಯರೊಪ್ಪಿದರು 


(ಕಂನಂ. ೨-೪೦) ; ಒಂದಾರ ಕೊಳಲಿಲ್ಲ ಲೋಕದ ಮುಂದಿ ನಿಂದಾವ 
ಲೋಕದ ಬಲು ಹೂವು ಎಂದೇನೊ (ಶಾಸಿಗ- ೨೦-೨೦). 


ಪೂಗಳಿನಿದು ಇ ಪ್ರಷ್ಟರಸ; ಮಧು; ಮಕರಂದ: “ಮಧು 
ಮಕರಂದವೆುನಲು ಪೂಗಳಿನಿದಕ್ಕು” (ಮಂಂಗಂತಿ. ೩೩ 4). ಪೂವಿನಂಬು = 


(ಮನ್ಮಥನ) ಹೂವಿನ ಬಾಣ: ಮದನನ ಪೊವಿನಂಬುಗಳ ಪೆಣ್ಬರಿಜೆಂಬ 
ಬೆಡಂಗನುಂಟೂಮಾಡಿದ ಇಜಕನ್ಮಕೆಯರಂ ಪಲರಂ ತನಯುಂಗೆ 
ಮಾಡಿದಂ (ಮು ಶು. ೪-೦೪೦); ಆವನ ಪೂವಿನಂಬದಟರಂ ತಲೆವಾಗಿಸುತಿರ್ಪದು 

ಆತನೀಗಾವಗಮೆನ್ನ ಜುಂಣ್ಣುಡಿಗೆ ಮೆಯ್ಸಿರಿಯಂ (ಕಣ್ಮಿಕಾ. ೦). 
ಪೂಎನ ಪೊಟ್ಟು, ಹೂವಿನ ಹೊತ್ತು ಇ (ಸಾಮಾನ್ಯವಾಗಿ) ಹೂವುಗಳು 
ಅರಳುವ ಸಮಯ; ಸಾಯಂಕಂಲ : ಆಗಳಾ ಪೂವಿನ 
ಪೊಲ್ತ್ತನೊಳ*" ದೇವಕೀನಂದನಂ ವತಾಲೆಗಾಜಗೇರಿಯೊಳ್‌ ವಿಚಾರಿಸುತ್ತೂಂ 
ಬಂದು (8ಗಎ- ೬-೦೦ ವ); ಪೂವಿನ ಪೊಟ್ಟು ಸಾರಿವರೆ ಸಿ:ಗರಗೈದನ:ರಂಗದಿಂ 


ಪ್ರಿಯಂ ಭಾವಜರಮ್ಯಕೇಳಿಗೃಹವುಂ ಪುಗುತಂದು (ಮನ್ಮವಿ- 00.) ; 
`ಪಗಲೊಳೆ ಚೆಂದದಿಂ ಮಲಗಿ ಹೂವಿನ ಹೊತ್ತಿ ನೊಳೆಬ್ಬು ೬ ೬ ೬ ಒರ್ವಳ 


ದೊತ್ತೆ ಗೆಯ್ಹದಳ* (ಮಲ್ಗಕಾ, 6-96೬); ಸರಸಿಜಾಕ್ಷಿಯರಂ ಹೂವಿನ 
ಹೊಶ್ತಿನೊಳಗಾಗ ಚರಿಸುವರಂ ಬೀದಿಯೊಳಗೆ (ಕಂಠಂ. ೬-೦೦೨). ಪೂವಿನ 
ಸುಗ್ಗಿ ಇ ಹೂವುಗಳ ಸಮೃದ್ಧಿಯ ಕಾಲ; ವಸಂತಕಾಲ: ಪೂಎನ 
ಸುಗ್ಲಿಯಲ್ಲೆ ಪೊಸವೇಟಂ (ರನ. ೦೪-೪). 'ಹೂವಾಗ:-೧ಿ. ಅರಳು ; 
ವಏಕಸಿತವಾಗು : ಮುತ್ತೂಗನಿಡುಗೊನೆ ನಿಕರ ಹೂವಾದಂತೆ ನೆತ್ತರ 
ಬಣ್ಣ ತೋಟ್‌ಸಲು ಚಿತ್ತಜನಾತ್ಮಸಂಭವನ ಕೀರ್ತಿಸಿದ ಖಳೋತ್ತವಂ 
ಕಡುಮೆಚ್ಚಿ ನಗುತೆ (ಮೋಹತ. ೩8-0). ೨. ನಲಿ ; ಸಂತೋಷಪಡು : 


ಹೊಸಮನೆ ಹೂಡಿ ಸುಖಿಸುವ ನನ್ನೆ ಆಸಿ ಪೂರೈಸಿತೆಂದು ಹಿಗ್ಗಿ 
ಹೂವಾಗುತ್ತಿದ್ದೆ (ರೂನಸು. ೦೫): ಹಿ. ಮೃದಂವಾಗು : ಮಗಳ 
ಪರಿಸ್ಥಿ ತಿಯನ್ನು ಕೇಳಿ ತಂದೆಯ ಹುನಸ್ಸ ಹೂವಾಯಿತಂ (ರೂಂ)- 


ಹೂವನಕಾರ . ಹೂವಾಡಿಗ (27 : ಶ್ರೀನಖರೇಶ್ವರದೇವರಲಿ ಮಾಡಿದ 
ಧರ್ಮದ ವಿವರ ಹಲರ ದೇವಸ್ವದ ಗಡಿಬಿುಂದಂ ಪಡುವಲು 


ಪೂಂಡಿ 


ತೆರಲು ಮೂರು ಕೇರ್ಯ ಹಲರ ಹೂವಿನಕಾರ ದುಗುಣಸೆಟ್ಟಿಯ 
ಗಡಿಯಿಂದಂ ಬಡಗಲು ಪಡುವಲು (49%. 1-11, ೪-೦೨: 1433). 
ಹೂವಿನ ಕೆಲಸ ಕಲ್ಲಂ, ಮರ, ಬಟ್ಟೆ. ಗೋಡೆ ಮೊದಲಾದುವುಗಳ 
ಮೋಲೆ ಹೂವು, ಎಲೆ ಮೊದಲಾದ ಚಿತ್ರಗಳನ್ನೂ ಬಿಡಿಸಂವ ಕೆಲಸ : 
ಕಡಕಶೂರ ಸೇನಬೋವ ರಾಮರಸರ ಮಗ ಲಖಯನೂ ಜನಾರ್ದನ 
ದೇವರಿಗೆ ಹೂವಿನ ಕೆಲಸ ಮಾಡಿಸಿದನು (ಮೈ 60. ೦೯೩೬, ೬೨-೨ 1754). 
ಹೂವಿನ ಕೋಲು- ೧. ಹೂವಿನಿಂದ ಅಲಂಕೃತವಾದ ಕೋಲು: ವಿ. 
ಯಕ್ಷಗಾನ ಬಯಲಾಟಗಳಲ್ಲಿ ಒಂದು ಪ್ರಕಾರ; ಈ ಈ ಕಲೆಯನ್ನು 
ಅಭ್ಯಾಸ ಮಾಡಿದವರು ಶಿಷ್ಯರೊಂದಿಗೆ ನವರಾತ್ರಿಗೆ ಮನೆ ಮನೆಗೆ 
ಹೋಗಿ. ಪ್ರದರ್ಶನ ಮಾಡಿ ತೋರಿಸುತ್ತಾರೆ : ಆ ಶಿಷ್ಯರ ಕೈಯಲ್ಲಿ 
ದೆಂಡಿನ ಹೂವುಗಳಿಂದ ಅಲಂಕೃತವಾದ ಒಂದೊಂದು ಕೋಲು ಇರುತ್ತದೆ. 


10 


"ಹೂವಿನ ಕೋಲು" ಎಂದು ಹೆಸರು ಇದಕ್ಕೆ. ಈ ಪ್ರದರ್ಶನ 
ಸಂಪ್ರದಾಯಕ್ಕೂ ಹೂವಿನ ಕೋಲು ಎಂದು ಹೆಸರು ಬಂದಿದೆ 
(ಯಕ್ನಬ. ೨೦)- ಹೂವಿನ ಹಡಿ, ಹುವಿನ ಪಡಿ ಎ ಹೂವಾಡಿಗದಿಗೆ 
ಕೊಡುವ ಸಂಭಾವನೆ: ಶ್ರೀಗೋಮ್ಮಟದೇವರ ವಪಾರಿಶ್ವದೇವರಿಗೆ |16 


ಪರ್ಷನಿಬನ್ನಿಯಾಗಿ ಹೂವಿನ ಪಡಿಗೆ ಜಾತಿಹವಳಕ್ಕೆ ಶೊಲೆಗೆ ತಾಣ 
ಎ. ಯುದ ಆಚೆಂನ್ಹಾ ರ್ಕ ಶಾರಂಬರಂ ಸಲಿಸುವರಂ (ಎಳ. 11. ೨90-೨; 
ತು. 117೫): ಶ್ರೀ ಗೊಮ್ಮಟದೇವರಯಜರ್ಚ್ವನೆಗೆ ಹುವಿನ ವಡಿಗೆ 
ಶ್ರೀಮನ್ಮಹಾಮಣ್ಮಲಾಚಿರ್ಯ್ಯರು (ಎಳ: 32, ೨೩6-೩ ; 1398 ?)- 
ಹೂವಿನ ಮಕ್ಕಳ ಕುಣಿತ - ಒಂದು ಜಾನಪದ ಕಲೆ; ೪p ಇದರಲ್ಲಿ 
ಕಲಾವಿದರು ಜಾತ್ರೆಯ ಸಮಯದಲ್ಲಿ ಕೆಂಪು ಹೂವಿನಿಂದ 
ಉದ್ದವಾದ ಮಾಲೆಯನ್ನು ಕಟ್ಟಿ ತಲೆ, ಕೊರಳು, ವಜಂಗೈ, 
ತೋಳು ಮೊದಲಾದುವುಗಳಿಗೆ ಹೂವಿನ ಅಲಂಕಾರ ಮಾಡಿ 
ಕೊಂಡು, ಹೂವಿನ ಹಾರ ಸುತ್ತಿದ “ಅಂಬುಗತ್ತಿ' ಯನ್ನೂ 
ಹಿಡಿದು, ಕಲಶಗಳನ್ನೂ ಹೂವಿನಿಂದ ಸಿಂಗರಿಸಿ, ಡೋಲಿನ ಬಡಿತಕ್ಕೆ 
ಸರಿಯಾಗಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕುತ್ತಾ ವೃತ್ತಾಕಾರವಾಗಿ ಕುಣಿಯು 
ವರು : ಉತ್ತರಕನ್ನಡಜಿಲ್ಲೆಯಲ್ಲಿ ವಾಸವಾಗಿರುವ `ಪಟಗಾರ'ರಲ್ಲ 
ಮಾತ್ರ ಕಂಡುಬರುವ ಕಲೆ `ಹೂವಿನೆ ಮಕ್ಕಳ ಕುಣತ” (ಕಳೆ. 090). 
ಹೂವಿನ ಮಳಿ- ಪ್ರಪ್ಪವೃಷ್ಟಿ : ನಳನೃಪನ ಕರೆಸಿದರು ಹೂವಿನ ಮಳೆಯ 
ಕಆ್‌ ದರು ದೇವದುಂದುಭಿ ಮೊಳೆಗಲರಸನ ಕೊರಳಿಗಿಟ್ಟಳು ಪುಷ್ಪ ಮಾಲಿಕೆಯ 
(ತಳಕ. . ೩-೬೭). ಹೂವಿನ ಹಬ್ಬ ಇ ವಸಂತಕಾಲ: ``ಹೂವಿನ ಹಬ್ಬ 
ಸುಗ್ಗಿ ಬಂದುದು ಬಸಂತಂ ದಲೆಂದೆನೆ ವಸಂತಕ್ಕೆ ಮಿಸುಗುವ ಪೆಸಲ್‌” 
(ಕಕ್ಕೆ. ೧೬) ; “ಹೂವಿನ ಹಬ್ಬವೆಂದು ಸುಗ್ಗಿಯ ಬಸಂತನ: ./ಂದು 
ಪೆಸರು ತಾನೊಂದುಗು ವಸಂತಾಖ್ಯದಲ್ಲಿ” (ಕರ್ನಮೂ- ೨7). ಹೂವಿನ ಹಾಸಿಗೆ 
೧. ಹೂವುಗಳಿಂದ ಮಾಡಿದ ಹಾಸುಗೆ ; ಪುಷ್ಪಶಯ್ಕೆ : ಶಶಿಕಾಂತ 
ವೇದಿಕೆಗಳಲ್ಲಿ ಹೂವಿನ ಹಾಸಿಗೆ[ಶಾಕಾಂ. ಕೆ]ಗಳಲ್ಲಿ . - ನೆರೆದು 
(ಎನೇ. ೦೬೦)- ೨. (ಆಲಂ) ಸುಗಮವಾದುದು; ಸಂಲಭವಾದುದಂ ; 
ಸಂಖಮಯವಾದುದಂ : ಜೀವನವೆಂದರೆ ಹೂವಿನ ಹಾಸಿಗೆಯಲ್ಲ (ಕೂ). 
(ಎಷ್ಟೂ -/ ತಮಿ. ತುಳು. ಪೂ; ಮುಲ. ಪೂ. ಪೂವ ; ತೆಲು. ಪೂ. 
ಪುವ್ಚ್ವ, ಪೂವು ; ಕೋಲಾ. ಮೂವ್‌, ಗಡಬ. ಪೂ. ಪುವ್ಹ: ಮಲ್ತೊ. ಪೂಪು) 
ಪೂಂಡಿ " ಪುಂಡಿ ನೋ. 
ಪೂಂಬಳಿ ? (ನಾ). ಹೂವಿನ ಕಾಣಿಕೆ; ಪುಷ್ಟೋಪಹಾರ (?) ; ಒರ್ವಳ್‌ 
ಮಂನಿದಿನಿಯನಂ ತಿಳಿಪಲ್‌ ಕೆಳದಿಯಂ ನಂಬದೆ ತೆಂಬೆಲರ್ಗೆ ಪೂಂಬಳಿಯಂ 
ಬಲಾಯಂಟ್ಟುವಂತೆ ತನ್ನ ತಂಗಿಯನೆ ಬಟತಿಯಟ್ಟಿ (ನೇತು, *-೧ಂ ವ). 
[ಪ್ಯೂ * ಬಳ್ಳಿ (ಎಐಬಲ್ಕಿ)] 
ಪೂಂಬೆ (ನಾ). (ಕರಾ) ಬಾಳೆಯ ಹೂವು, ಮೋತೆ : ಬಾಳೆಗಿಡದ 


23 


30 


ತಶಿ 


4೧ 


೫೭೪೩ 


ಪೂಗಂಪು 


ಗೊನೆಯ ತುದಿಯಲ್ಲಿದ್ದ ಪೂಂಬೆಯನ್ನು ತಂದು ಅದನ್ನಾದರೂ ಬಜ್ಜಿ 

ಮಾಡೋಣ (ಣಗಿ. ೦೩೩); ಬಾಳೆಗೊನೆಯ ಉಂದಿಗೆಗೆ ನಮ್ಮಲ್ಲಿ 

' ಪೂಂಬೆ' ಎಂಬ ಹೆಸರು (ಕಾರ್ಶಿಸು. ೪೫). [+ ತುಳು. ಪೂಂಬೆ) 
ಪೂಂಬೆಕಿರೀಟ (ನಾ). ಬಾಳೆಯ ಮೋತೆಯ ಆಕಾರದ ಕಿರೀಟ: 

" ಪೂಂಬೆಯಂತಿರುವ ಕಿರೀಟ' ಎಂಬ ಅರ್ಥದಲ್ಲಿ " ಪೂಂಬೆಕಿರೀಟಿ ' ಎಂದೂ 
[ಪೂಂಬೆ + ಕಿರೀಟ) 


ಆಡುತವ್ತರೆ (ಶಾರ್ಶಿಸು. 98). 


ಪೂಂಬೊಲ (ನಾ). ಹೂವಿನ ತೋಟ; ಹೂದೋಟ: ಬಸವಸೆಟ್ಟ 
ಪದಿನಯ್ಗಳ ನೀರ್ಮ್ಮಣ್ಣು ಅಯ್ಲೂಳ ಪೂಮ್ಹೊಲನುಂ . - - ದೇಗುಲಕ್ಕೆ 


ಬಿಟ್ಟಿಂ (ಎಳ. 1೪, ಹೆಗ್ಗಡ- ೧೬-೦೦; 1023) : ಶ್ರೀದೇಕಬ್ಬೆ ವಂಹಾದೇವರ್ಗ್ಗೆ 
ಬಿಟ್ಟ ಪೂಂಬೊಲಂ ತೋಣ್ಬಖಣ್ಣವುುಮಂ . .. ಈ ವಂಸದ(ಲ್‌) ಪುಟ್ಟಿ 
ದವರ್‌ ಕಾ[ದ]ಳಿಸಂಗೆ (ಎಂ. ೪1, ೨೦೭೩೩ : 1057). [ಆಪ + ಪೊಲ] 

ಪೂಕರೆ (ನಾ). (ಕರಾ) ಅಲಂಕಾರದ (ಬಾಳೆಯ) ಕಂಬ: ಬದ್ಮಿವಂತನ 
ಗದ್ದೆಯ ಬಿತ್ತವನ್ನು ದಂಡಿಗೆಯಲ್ಲಿಯೂ, ಬಿಲ್ಲರೆ ಗದ್ದೆಯ ಬಿತ್ತವನ್ನು 
ಕುಕ್ಕೆಯುಲ್ಲಿಯೂ ತಂದು ಬಿತ್ತಿ, ಬಾಳೆಯ ಪೂಕರೆಯನ್ನು ಹಾಕಿದರು 
(ಕೋಟತೆ- €); “ಗದ್ದೆ ಬಿತ್ತಿದ ತರಂವಾಯ ಅದರ ಮಧ್ಯದಲ್ಲಿ 
ಒಂದಂ ಬಾಳೆಯ ಗಿಡವನ್ನು ತಂದು ಅಲಂಕರಿಸಿ ನಡುವ ಸಂಭ್ರಮ” 
(ಕೋಟಕ, ಕೋಕ). [-ತುಳು. ಪೂಕರೆ] 

ಪೂಕು, ಪುಕ್ಕು, (ನಾ). ಸ್ತ್ರೀಯ ಜನನೇಂದ್ರಿಯ: ಯೋನಿ: (೪). 
ಪುಕ್ಸು, : “ಭೀರುತ್ವದೆೊಳ” ಯೋನಿಯೊಳ್‌ ಪುಕ್ಮು” (ಕದಿಮೆಂ. ೬೯): 

(ದೇ. ೫ ತೆಲು. ಕೊಂಡ. ಪೂಕು] 

ಪೂಕುತಿತ್ತಿ (ನಂ). ಶರಾಯಿ ; ಇಜಾರ:; ಚಲಣ: (೪9. [?) 

ಪೂಗ (ನಾ). ೧. ಗುಂಪು; ಸಮೂಹ; ಸಮುದಾಯ : *``ನಿಕರಃ, 
ನಿಕಾಯ ... ಕದಂಬಕಃ, ಪೂಗಃ -.. ಸ್ತೋವು; ಈ ೩೯ ಸಮೂಹಂ" 


(ಪಲಾಯು. ೦೦೪-೦) ; ಪೂಗದ ನವನಾಗಲತಾಪೂಗದ ಫಲಪತ್ರದೊಡನೆ 
ಬಹ:ವಿಧಫಲದಿಂ ರಾಗಯುತಶಕ್ರಮವಿರಹನ ರಾಗಯುತತಕ್ರಮವಮುವ 


ವನಿಭುಜವರ್ಚಿಸಿದಂ (ತ್ರಿತ್ಸಪು, ೮೪-೬); ರಾಘವನು ಮೈಮಜ?ದ ಲಕ್ಷ್ಮಣ 
ಯೋಗನಿದ್ರೆಯ ತಾಳ್ಹ ಕಪಿಗಳ ಪೂಗ 'ಜೀವನ್ಮುಕ್ತವಾದುದು (ಉಣ. 
೨6-೬0); ಶಿವಾಗವ:ಪೂಗದರ್ಧಮಂ ವಿವರಿಪ ಶೈವವರ್ಯವರರಿಂ 
ಮೆಲಣಿದತ್ತು ಪುರಂ (0.ate. ೨-೪೩) ; ಇಂದ್ರಿಯಸುಖಬ ಪೂಗಮಂ 
ಮಾರದ ವೊಲ್‌ ನೆಗಳ್ವುದವಿರುದ್ದಂ (ತಂಪ್ರಕ್ಕು. ೦೨.೦೬), ೨. -ಸಂಘ: 
ಸಮಿತಿ; ಮಂಡಳಿ: ಗುಂಪುಗಳ ಅಭಿಪ್ರಾಯದ ಮೇಲೆ ರಚಿಸಲ್ಪಟ್ಟ ಪೂಗ, 
ಶ್ರೇಣಿ, ಕುಲ ಎಂಬ ವಿಚಾರಣಾಸಮಿತಿಗಳಿದ್ದುವು. ರಾಜನ ನ್ಯಾಯಾಲಯವು 
ಈ ವಿಚಾರಣಾಸಮಿತಿಗಳೆ ಕಾರ್ಯಗಳನ್ನು ಪರಿಶೀಲಿಸುತ್ತಿ ತತ್ತಿ (೦86ರ. 3೬)- 
೩. ಅಡಕೆ; ಕ್ರಮುಕ : “ಪೂಗಂ ವ್ರಜಮುಂ ಕೌಂಗುಂ” (ವತ್ತಾಕೋ, 
೦೨೬-೬೩೦) : ಬಾಲಸಹಕಾರತರು ನವಮನುಲಿಕೆಗತಿಲಲಿತಪೂಗಭೂಜಾತಂ 
ತಂಂಬೂಲಲತೆಗೆಂಬವೋಲ* ಸ್ಮರಲೀಲಂ ನಿಜತನಯನೆನ್ನ ತನುಜೆಗೆ 'ತ್ಷಕ್ಕ೦ 
(66. ೪-೨೮) ; ಲಸತ್ತುಳಿನಮೇ ಪುನ್ನಾಗಮೇ ಪೂಗಮೇ - - - ಕಂಡಿರೆ 
ವೇಲ್‌ಮೆವ್ಮು ಪತಿಯಂ (ಸುಳುವೂ. ೧೨-3೦); ತುದಿಗೆ ಪರ್ದಿದೆಳೆವಳ್ಳಿ 
ಯಿಂದೆಸೆವ ಫೂಗಂ ನಾಡೆ ಕೊರ್ವಿ ತಿಂಶಿಣಿವಣ್ಣಳಾಂತ ಕದಳಂ . - . ನಾಡೆ 
ಸಾರ್ವಕಾಲಂ ಕುಂದವು (ಕಂಠ. ೦೦-೨೨). ೪. ಒಂದು ಬಗೆಯಂ ಸಸ ; 
ಹೂವರಸೆ ಗಿಡ: “ತೂದಃ, ಪೂಗಃ. ಕ್ರಮುಕಃ, ಬ್ರಹ್ಮಣ್ಯಃ. ಬ್ರಹ್ಮ 
ವಾರು, ತೂಲಂ-೬ ಹುವ್ಮರಿಸೆಗಿಡ, ಬೀಜವಿರುವ ಹುವ್ವರಿಸೇಗಿಡದೆಂದು 
ಕೆಲವರನ್ನುವರು” (ಸಿರ್ಕಾಂತಿ. ೧೨೦). [ಸಂ.) 

ಪೂಗಂಪು, ಹೂಗಂಪು (ನಾ)- ಹೂವಿನ ವಾಸನೆ; ಪುಷ್ಪಗಳ ಸುಗಂಧ,- 
ಸೌರಭ: ಪುದರಿಪೂಗಂಪಿಂಗೆಜಪಾದರಿಪಳಿಗಳ ಕಂಳಕ್ಕೆ ನಿರವಧಿರಾಗೋತ್ಪೂದ 
ಪಟುವಾಯಂ್ತ ವಿಳಸತ್ವಾದಪಜಾತಿಯೊಳದೊಂದೆ ಸುಂದರಮಲ್ತೇ (6ರ: 


ಪೂಗಟ್ಟು ೫೭೪೪ ಪೂಗವಸರೆ 


| 
೨-೪) ; ಸರದ ಂವುಗಳೆ ಸೊಂಪುಗಳ ತಂಪುಗಳ ಸಿರಿಗಂಧ ಪನ್ನೀರೊಳು ವೆರಸೊರ್ವಳ* (ರೀರಾನ, ೦೩-೪೨) ; ಮುಟ್ಟಿತು ಸುಟ್ಟಿತು ತಿಂದು 
ಬೆರಸಿರ್ಪ ಚಳೆಯದ . - . ಕೇರಿಗಳ ಭೂರಿಗಳ ಭೇರಿಗಳ ರಭಸದಿಂ ಪುರ ತೇಗಿದತ್ತಗಿಯದೆ ನಿಂದ ಪೂಗಣೆಯನಂ ಪಣೆಗಣ್ಣುರಿ ಹಂಪೆಯಾಳ್ಮನಾ 
ಮೆಸೆದುದು (ಕಂಪ. ೩.೨); ಸತತಕುಸುಮಿತತರುಲತಾಳಿಗಳ ಪೂಗಂಪ (೧ಂಕ. 5-9೭); ಎಸೆದುದು ಪೂಗಣೆಯನಾಡುಂಬೊಲನವೊಲು ತತ್ತು 
--ಪೊಚ್ಚ ಪೊಂದಾವರೆಗಳ ಧೊಳಿಗಳ ತನಿಗಂಪನುಂಡು ಮಿಂಡೆದ್ದ ಭೃಂಗುಳಿ ರೋದ್ಕಾನ (ಕೊರೆ. ೦-೪-೦೩). ಹೂಗಣೆಯ : ಸುಗ್ಗಿಯಲಿ ಹುಂಬುವೆರೆ 
ಗಳ ಬಳಗಂ ಪರಿಯಲು (ಕ್ಮ ಟರಾ. 8-6): ಹೂಗಂಪು : ಆಸುಕೆಯ ಬನದ | 8 ತೆಂಗಾಳಿ ಹೂಗಣೆಯರೊಡ್ಡಿದುರುಳಿಗೆ ಸಿಲುಕಿ ಅಳುಕದೆ ಇಹರು ಉಂಟೇ 
ಕಡೆಬಿ:೦ದ ಉತ್ತಮದ ಹೂಗಂಪು ಬರುತಿರಲು (998ರಾ. ೧೦-೪೪). (ಶಂದ್ರಸ. 6೩-0೭). [ಪೂಗಣೆ + - ಅ) 
[ಪ್ಯೂ + ಪ) ಪೂಗಣ್ಣ (ನಾ). ೧. ತಾವರೆಯಂತೆ ಚೆಲುವಾದ ಕಣ್ಣುಗಳುಳ್ಳ ವನು; 
ಪೂಗಟ್ಟು, ಹೂಕಟ್ಟು. ಹೊವುಕಟ್ಟ್ರು (ಕ್ರಿ). ಹೂವುಗಳನ್ನು ಮಾಲೆ ಕಮಲಲೋಚನ ; ವಿಷ್ಣಾ. ೨. ಕಣ್ಣಲ್ಲಿ ಹೂವು ಬಿದ್ದೆ ವನು? ಕಣ್ಣಿನ 
ಯಾಗಿ ರಚಿಸು, ಹೆಣೆ : ಎರಡಕ್ಕು ನಣಜದೂಂದಲಗೊಳಿ ನೆ ನೆಗಬ್ಬು ನಿರಂತರ ಕಾಚರೆ4 ೋಗವುಳ್ಳ ವನು.” ೧, ೨: ಅಳಿಯಂ ಮಗಣ ನನ್ನೀ. ಮಗಳೆ 
ಸುಖಮಂ ಪಡೆವೆನೆಂಬ ನಿರ್ಬುದ್ಧಿ . . . ವಾರಿಲ್ಲದೆ ಪೂಗಟ್ಟುವೆನೆಂಬ]10| ಚವಳೆ ಪುತ್ರಂ ಕರಂ 'ರಾಜಯಕ್ಷ್ಮಾ ಕಂಳನೆನೈಶ್ವರ್ಯಮಂ ನಿರ್ಜರರೆ ಕವರ್ದರ” 
ಪೆರ್ಗುವಿಲನಂ  ಪೋಲ್ಕುಂ (ರರ್ಟಾಮ್ಮ. 8-00೬).  ಹೊಕಟ್ಟು: - * - ಎಂದೆಂದೊಳಗಂಭೋರಾಶಿ ಚಿಂತಾಗ್ನಿಯನೆ ಶಳೆದದೋಲೌರ್ವನಂತಸ್ಥ 
ಹೂಕಟ್ಟುವುದನ್ನು ನಿಲ್ಲಿಸಿ ಹೂಮುರಿಗಳನ್ನು ನೋಡಲು ಓಡಿ ಹೋಗಿದ್ದ ಮಿಕ್ಕು೦ (ಕಾ೩ಕೇ. ೦-೦೦೨). [ಪೂಗಣ' + -ಅ,) 
ಚಿನ್ನಮ್ಮನಿಗೆ ಅವಳ ಅಜ್ಮಿ . * - ಆಜ್ಞೆ ಮಾಡಿದಳು (ಕುರತು. ೨೭೦) ಪೂಗನಸು, ಹೂಗನಸಂ (ನಾ). ಹಿತಕರವಾದ ಸ್ವಪ್ನ; ಸಜುಕರವಾದ 
ಹೂವುಕಟ್ಟು, : ಮನೆಯ . . 'ಓಂದು ಮೂಲೆಯಲ್ಲಿ ಚಿನ್ನಮ್ಮ ಕನಸು : ಪಣ್ಣುಗಲಿರ್ಪೊಂದು ಸಿರಿಯ ಪೂಗನಸಿಂದು "ತನ್ನಿಷ್ಟದಾದರ್ಶಮಂ 
ಹೂವಕಟ್ಟುವ ಕಾರ್ಯದಲ್ಲಿ ನಿರತಳಾಗಿದ್ದಳು (ಮುರು. ೨೬೪)- i ಪೂಜಿಸೋಲೈಸಿ ಬೆಂಬಾಲಿಪುದೊ (ಶ್ರೀರಾಮಾ. ೦೨೬-೨). ಹೂಗನಸು : 
[ಪ್ಯೂ * ಇಟ್ಟು] ಇಡಿ ವರುಷದ ಹೊಸ ಹರುಷಕೆ ಹೂಗನಸಿನ ತೇರು (ನಿಂತು. 6 ೩). 
ಪೂಗಣ್‌. ಹೂಗಣ್ಣು, ಹೂವುಗಣ್ಣು (ನಾ). ೧. ತಾವರೆಯಂತೆ [ಪ್ಯೂ * ಕನಸು] 
ಚೆಲುವಾದ ಕಣ್ಣು : “ಪೂಗಣ್ಣ' ಪರಾ. ೨. ಹೂವು ಬಿದ್ದ ಕಣ್ಣು ; ಪೂಗಫಲ, ಪೂಗಫಳ (ನಾ)- ಅಡಕೆ; ಕ್ರಮುಕ : ಅತಿಮಧುರ 
ಮೋತಿಬಿಂದುವಿರುವ ಕಣ್ಣು. ೧. ೨: ಅಸಿದೊಡಲ ಪೂಗಣ್ಣ ಪೆರ್ಣ; ಪೂಗಫಲಂಗಳೊಳಂ  ಸರಸನಾಗವಲ್ಲಿ*ದಳಂಗಳೊಳವೆಸೆವ ತಾಂಬೂಲಿಕಾ 
ಸಹಮೊಗದ ಕಿಸುವಾಯ "ಪುಸಿನಡುವಿನರಸಿ (ರಾನಾಕ್ಕ. 6೩-೨೩) | 20 ನಿಕೇತನಂಗಳೊಳ್‌ (ಶ್ರತೃಶ್ರ- ೨-೪0 5). ಪೂಗಘಫಳ: ಕುಲುಸೆಯ 
ಹೂಗಣ್ಣು : ವಿ. ಹೂಗಣ್ಣಿಗೆ ನಾಟಿ ಔಷಧಿ ಮಾಡಲು ಹೋಗಬಾರದು ದುಗ್ಧದೊಳೊಂದಿರೆ ಪಲವುಂ ಸೂಬಸ್‌ ತೊಯ್ದ ಪೂಗಫಳಮಂ ಮೇಣ್‌ 
(ಕೂತಿ). 'ಹೂವುಗಣ್ಣು 2 ವಿ. ಹೂವುಗಣ್ಣಿಗೆ : ವ ನೀಲಿಯ ರಸಮಂ ಪಿಪ್ಪಲಿಯಂ 'ಬಿಸುನೀರೊಳ್‌ ಕುಡಿಯಲೊಡಂ ಪ್ಲೀಹಾದಿ ಜಠರರರೋಗಂ 
ಹಚ್ಚಿದರೆ ಹೂವುಗಣ್ಣು ಮಾಣ್ಣುಂ (೭ನ್ಕಿಂ: ೬). [ಪ್ಮೂಸಕಣ್‌) ಕೆಡುಗು೦ (ರೋಳೋಶ. ೯-0೨8) : ಗಿಳಿ ಗಿಳಿವೆಣ್ಣೆ ಪೂಗಫಳಮಂ ಕಳಹಂಸಿಗೆ 
ಪೂಗಣ (ನಾ). ಹೂಗೊಂಚಲು ; ಪುಷ್ಪಗುಚ್ಛ : ಸ್ಲಿರ ಹರಶಕ್ತಿ ಹಂಸನಬ್ಮಕಂದಳಮವನಿಭಂ ಕರೇಣುಗೆ ಲವಂಗದಳಂಗಳನೀವ ಚಿತ್ರಮಂ 
ದೇವಮುುನಿವೋತ್ತಮಹಸ್ತದೆ ದಾನದೀಕ್ಷೆಯಂ ಸುರಕುಜವೀಕ್ಷಿಸಲು(ಲ*) | £5 ತಳೆದು ವಿಳಾಸಮಂ ತಳಿದ. . . ಮುಣಿಭಿತ್ತಿ ಚಿಲ್ವನೊಳಕೊಂಡೊಳ 
ತಳೆದವೋಲೆಸುಗುಂ ಸುರಶೈಳದಲ್ಲಿ ಬಂಧುರತರವಪ್ಪ ಕೆಂದಳಿರೆ ಕೆಂಜೆಡೆ ಕೊಂಡುದಪೂರ್ವಭಿಶ್ತಿಯಂ (ಮುಲ್ಲಫು- ೨-೬೩). [ಸಂ.) 
ಪೂಗಣ ಲಾಕುಳಂ ಸುಭಾಸುರವೆನಿಪಾ ವಿಭೂತಿಯೆ ಪರಾಗವಿಭೂತಿ ಫಳಂ ಪೂಗಫಳ 'ಪೂಗಫಲ' ನೋ 
ಕಮಂಡಳವು(೦) (೪3. 17, ೦.೪0 ; 3204). [ಪ್ಯೂಗಣ) ಪೂಗರಡಿಗೆ (ನಾ). ಹೂವಿನ ಬುಟ್ಟಿ: ಪುಷ್ಪಕರಂಡಕ: ಲಿಂಗಮಂ 
ಪೂಗಣೆ, ಹೂಗಣೆ, ಹೂವುಗಣೆ (ನಾ). (ಮನ್ಮಥನ) ಹೂವಿನ ಬಾಣ: ದೆಟ್ಟಿ ಪ್ರಷ್ಪದ ದಂಡಿ ಲಿಂಗಮಂ ಪೂಗರಡಿಗೆಯಲಿ ಬಡಿದು ಅಂಗುಗಯ್ಮನ 
ಆಂತು ತೊಟ್ಟ ಪೂದುಡುಗೆ ಮದನನ ತೊಟ್ಟ ಪೂಗಣೆಗೆಣೆಯಾಗಿರೆ |, ಗುರುವ ಶಿವ ಶೋಟ್‌ (ಕಬತ್ರ- 8೭-೪೩). [ಪ್ಯೂ -- ಕರಡಿಗೆ (-೭ಕರಂಡಿಗೆ)] 
(ಶಂಶಠಾ. ೨-೧೬ ನ); ಪೂಗಣೆ ನಾಂಟಿದಂತೆ ತನು ಕಂಪಿಸುತಿರ್ದುದು| |ಪೂಗಲ್ಲು. ಹೂಗಲ್ಲಂ (ನಾ). ಹೂವಿನಾಕಾರದ ಪಾಣಿಪೀಠದ ಕಲ್ಲು: 
(₹3ರಂೂ. (೫೭) ;: ಮನ್ಮಥನಾಗ ಪೂಗಣೆಗಳನು ಸಂಧಿಸಿಯೆಚ್ಚನಂಗನೆಯ ಆಗಳುಂ ನಿಮ್ಮ್ಮತ್ತಮಾಂಗದ ಭಾಗಕೀ ಕಲ್ಲುಗಳ ಪೂ(ಣಾಕಾಂ. ಹೂ) 
(ಕಳಿತ: ೦-೩೬). ಹೂಗಣೆ : ಎನ್ನ ತರಳಕಟುಕ್ಷೇಕ್ಷಣಯುಗಮಿರ್ದಂಶೀ ಗಲ್ಲಾಗಿಯೆಲ್ಲಾ ದೇಗುಲಂಗಳೊಳಿರಿಸಿ ವೊರೆ (ತಕಫ್ರ. ೫0 ೭೩); ಗಮನಿಸುವ 
ಹೂ(ಕಾಕಾಂ. ನನೆ, ಪೂ)ಗಣೆಗಳ ಪರ್ಯಂತವೇಕೆ ಮಕರಪತಾಕಾ (ಗಿಂಕ. ಲಿಂಗಸಮುಚ್ಚಯಂ ವಪೂಗಲ್ಲನುಜಕ ಕೆಡೆನೂಂಕಿ ಪೊಆಅಮಡುವ ಅಟ್ಚಲಿಂಗವು 
೩-೬೩) ; ಮದನ ಮಸೆದೋಜಕದನು ಹೂಗಣೆ ಹೃದಯವನು ತಾಗಿದುದು | (ಸಫು. 8&-9೪೩). ಹೂಗಲ್ಲು : ಶಿವನ ಸದ್ಭಕ್ತ ನೆಂದೆನಿಪ ವೀರಣ್ಣನುಅ* 
(ಕುಪ್ಮಾಪಿ,. ೨-೬) ; ಹೂಗಣೆಯ ಹರವರಿಯನುಗುಳುವ ಸೋಗೆಗಂಗಳ ಶಿವನಿಳಯದಲ್ಲಿರ್ದು ಹೂಗಲ್ಲ ಹಾಜ`ಸುತೆ. ಶಿವಲೋಕಕೈದಿದೆಡೆಯಂ 
ಬೆಳ! ಹೆಸರಿಸಿ ರಾಗರಸದೊಳು ಮೂಡಿ ಮುಳುಗೂಡಿದಳು ಜನದತ್ತೆ ನೋಡಿ (೩ರೈೇಫು- ೩-೨). [ವ್ಯೂ * ಕಲ್ಲು (--ಕಲ್ಮ್‌)] 
(ಸಾಕ್ಮಳಾ. & ೨೬). ಹೂವುಗಣೆ ; ಬನವೆಣ್ಣೆ, ನಿನ್ನೊಳೇನಿದೆ ಎನಗೆ ಪೂಗವನ (ನಾ). ಅಡಕೆಯ ತೋಟ: ಆ ವುರೆದುಪವನೆದೊಳ್‌ ... 
ಎಣೆಯಾಗಿ ? ಮೇಣೆನ್ನೆರ್ದೆಗೆ ಹೂವುಗಣೆಯಾಗಿ ) (ಶತ್ರಾಂಗ- ೨೪-೬೬6). ವಂಚಬುಣ ಕೃಪಾಣ ಪಟ್ಟಿ ದೊಡನೆ ಕೆನೆಯ ಬಿಣ್ಣಿಂ ತೊನೆದು ತೂಗದ 
ಪೂಗಣೆಯ: ವ ಇ ಪೂಗಣೆಯ : ಪೂಗಣೆಯವನ ಕಿಚ್ಚು ನೂರ್ಮಡಿ ಹೃ] ಪೂಗವನಮಿಲ್ಲ (ಕಕಾಮ. ೧-೦೦೭ ಬ); ಫಳಭರದಿಂ ಮನಂಗೊಳಿವ 
ಯಾಗಿ ಮುಂದೆಯಪಾಯುವಂ ಪರೌಯೋಗಿಸುವುದದನಟ್‌ದು ಕೋಮಳೆ ಪೂಗವನಂ . . . ಬನವಾಸೆದೇಸದೊಳು (ಎಳ. ೪. ಸೊರೆ2ಿ. ೨೬೬-೪3, 
- ಮದಮಿಗಿ (ಉಸ್ರು. ೪೩-೩). [ಪ್ಯೂ * ಕಣೆ] ಸು. 3166) : ಪರಿವಚ್ಛಾಂಬುವನೂಡಿ ಪೂಗವನಮಂ ಕಿಬಿಕ್ತಿಕ್ಕಿ.. . 
ಪೂಗಣೆಯ, ಹೂಗಣೆಯ (ನಾ). ಹೂವಿನ ಬಾಣಗಳುಳ್ಳವನಂ ; ಮೆಟ್‌ದುದುರ್ವೀಬಂಧುರಂ ಹಿಂಧುರಂ (ಕೃತೆ. ೩-೭೯). [ಷಂ.] 
ವಂನ್ಮಥ: “ ಪೂಗಣೆಯನಿಂಗೋಲ್ವಿಲ್ಲನಕ್ಕುಂ” (ಕಹಾಂ. ಕ); ಪೂಗವಸರ (ನಾ). ಅಡಕೆಯ ಅಂಗಡಿ ; ನಾಗವಲ್ಲಿಯ ದಲದೊಡಗೂಡಿ 


ಪೂಗಣೆಯನ ಚಾಮರವಂ ಸೀಗುರಿಯಂ ಪಿಡಿವಳಂತೆ ಸಿಳೆಗೊಂಬು] 46 ನಲ್ಲರ ಬುಯ್ದೆ ಕೆಗಳ ರಾಗಮಾಡುವ ಪೂಗವಸರ (ರರ್ಶಕ ೦-೦೦೨) 
ಗಳಿಂಬಾಗೊತ್ತಿ ಗುಜ್ಜು ಚಾವಿನ ಪೂಗೊಂಚಲನುಡಿದು ಪಿಡಿದಳಳಿ [ಪೂಗ + ಪಸರ] 


ಪೂಗಾರೆ 


ಪೂಗಾರ, ಹೂಗಾರ (ನಾ). ಹೂವು ಮಾರುವವನು; ಹೂವಾಂಡಿಗ : 
ಪೂಗಾರಗೊಲಿದ ಬಂಡುಗೂರ ಗೊಲ್ಲ (೭ರಾಳ್ಮ. ೧8೫-೫); ಪೂಗಾರಗೊಲಿದ 
ಭಂಡುಗಾರ ಗೋವ (0ಕ್ತೋಸು. ೨೬-೩)- ಹೂಗಾರ ; ಗೊರವರು-ಇವರಿಗೆ 
ಕೆಲವು ಕಡೆಯಲ್ಲಿ ಜೀರರೆಂತಲೂ ಕೆಲವು ಕಡೆಯಲ್ಲಿ ಹೂಗಾರರೆಂತಲೂ 
ಅನ್ನುವರು (ಕಠಾಗೆ. 006) ; ಆ ಹೂಗುರವನು ಅವರಿಗೆ ಇರಲಿಕ್ಕೆ ಒಂದು 
ಕೋಣೆಯನ್ನು ಕೊಟ್ಟನು (ಕಾಕಶಂ. 0೦೬) ; ಹಳೆಯ ಕವಿತೆಯ ಬಂಧವು 
ಹೂಗಾರನು ಕಟ್ಟಿದ ಬಾಸಿಂಗವಂತಹನು (ಸಾಹು ೪೭). 

[ಪ್ಯೂ + - ಟರ, (ಎ -ಕಾಣ)] 

ಪೂಗಿ (ನಾ). ಅಡಕೆಯ ವಂರ : ನಾಳಿಕೇರ ಪೂಗಿಯ ಫಲ ಪನಸೀಳೆ ಬಾಳೆ 
ಮಾವು ಮಾತುಳುಂಗ ಶಾಲಿಯಾದಿ ವನವೆಲ್ಲಾ ಕಡೆಯಲಿ ಲೀಲೆಯಿಂದ 
ಬಳಸಿಹವು (ರ್ಯಾರ89. ೧೦-೪೪): (ಸಂ: ಪೀ] 

ಪೂಗಿಡ 'ಪೂಗಿಡು' ನೋ. 

ಪೂಗಿಡು, ಪೂಗಿಡ, ಹೂಗಿಡ, ಹೂಗಿಡು (ನಾ). ಹೂವಿನ ಗಿಡ; 
ಹೂವು ಬಿಡುವ ಸಸ್ಕ;*ರಪುಷ್ಕರಂಗಳಿಂ ತಂದು ಪೂಗಿಡುಗಳ್ಳಿ ನೀರೆಅವ 
ಮ್‌ಯಾನೆಗಳಿಂ (ಉರಂಘೂ. ೨೨೦), ಪೂಗಿಡುವೆಂಬ ಪೆಸರಿಂಗೆ ಕೊಳವಳ್ಳಿಯ 
ಗಿಡುಗಳಂ ನಟ್ಟು ನೀರೆಅಕಿದು ನಡೆಪೆ. ಮಲ್ಲಿಗೆಯ ಪೂವಿನಂತಾಗಲಅಕ*ಿಯದು 
(ಕರ್ಜಾಕ್ಕು. ೩-೬೪); ಓಲಗಶಾಲೆ ಪೂಗಿಡುಗಳೋಳಿಗೆ ಜೇವಣಶಾಲೆ ಮತ್ತ 
ಭೈಂಗಾಳಿಗೆ. . . ಎನೆಲೊಪ್ಪುಭುವಲ್ಲಿಯ ಪ್ರಷ್ಟವಾಟಿಗಳ್‌ (ಶತೃಪು. ೨-೩೦). 
ಪೂಗಿಡ : ಪೂಗಿಡದೊಳ್‌ ಸಿಲ್ಕದೊಡು ನಾರಂಡೆಯಂ ಬಿಡಿಸುತ್ತೆ ತಿರುಗಿ 
ನೋಡಿದಳೆನ್ನಂ (ಕಾಳು. ೨೬-೪೭). ಹೂಗಿಡ : ನಲ್ಲೆಯಂ ನಗುನಗುತ 
ಹೂಗಿಡಂ ತಲೆದೂಗುತಿಲ್ಲಿ ಬಾಬಾರೆಂದು ಕರೆಯುತಿಹುವಲ್ಲಿ (ಉಂ೨ರ, 
66೨-3೩3). ಶಹೂಗಿಡು : ಕೆಜ್‌ಬಾವಿ ಹೂಗಿಡುಮರಂಗಳಲ್ಲಿ ಗ್ರಾಮ 
ಮಧ್ಯಗಳಲ್ಲಿ ಚೌಪಥ ಪಟ್ಟಣಪ್ರದೇಶದಲ್ಲಿ ಹಿರಿಯಾಲದ ಮರದಲ್ಲಿ 
ಮನೆಯ ಮಾಡಿ (ಇತನ. 88೭); ಆವ ಗಿಡುವಂ ನೋಯಿ:ಸಿದಡಂ 
ಭಾಮಿಸುವಡಿದು ಒಂಸೆಯೆನುತಂತೋವಿ ಹೂಗಿಡುಗಳ ಕೆಳಗೆ ಸುತ್ತುವರೆ 
ಸಾರಿಸುತ . - . ತಮತವ:ಗೆ ಧರೆಯ ಮೇಲೆ ಬಿದ್ದೊಂದೊಂದರಳನು 
ಲೋಲಮನೆಡಲಿ ತಂದು. ಶಿವವಂ ಕಾಲ ವೇಳೆಯನಲ್‌ದು ಪೂಜಿಪನು 

- (ಶಿಸತು- ೩೮-00) [ಪ್ಯೂ + ಗಿಡ] 

ಪೂಗಿಜ (ಕ್ರಿ). ಹೂವೆಂದಂ ಭ್ರವಿಂಸಂ; ಪುಷ್ಪವೆಂದಂ ಭಾವಿಸೆಂ :. 
ಪುಗೊಯ್ತೂ , ಖಚರಿ ಶಿಖರದ ಪೂಗಿಡುಗಳ ಕೊಂಬಿನಲ್ಲಿ ತೊಡರ್ದಿರೆ 
ಮುನ್ಗಳ್‌ ಪೂಗೆಶ್ತು ತುಡುಂಕುವಳ್‌ ₹60. 6-೬). [ಪ್ಯೂ + ಗಿಜು) 

ಪೂಗು. ಹೂಗು (ನಾ). ಹೂವು; ಪುಷ್ಪ: ಉಡಿಯ ಲಿಂಗದ ಬೋಳುದಲೆಗಳ 
ಪಿಡಿದರಿಸಿನದ ಪಾತ್ರೆ ಕಿವಿಯೊಳು ಜಡಿವ ಪೂಗಿನ ಕಂಬಳಿಯ ಟೊಪ್ಪಿಗೆಯ 
ಮೈಲಾರ . « ೬ ಗೊರವರ ಗಡಣವೀರರು ದೀವಟಿಗೆಯರು ವೊಗ್ಗತಶಿ 
ಗೂಡಿ ಬಂದು (ಹಳಲಾ. ೧-೩೪). ಹೂಗು ; “ ಹೂಗೆಂಗುಂ ಹೆಓವಿಂಗೆ ” 
(ಹತತೂ. ೦೭)- (<ಷ್ಠೂ) 

ಪೂಗುಡಿ (ನಾ). ೧. ಹೂವಿನ ತುದಿ, -ಕೊನೆ: ರತಿಗೆವತಂಸಮಾದ 
ತಳಿರಾವ ಮರಕ್ಕೊಳವೆನ್ನ ಬಲ್ಲೆ ಸಂಗತಶರಮಾದ ಪೂಗುಡಿಷಳಾವ 
ಮರಕ್ಕೊಳವು .. . . 'ಎಂದು 'ಮನ್ಮಥಂ ಸ್ತುತಿಯಿಸಿ ಮಾಮರಕ್ಕೆ 
ಕುಜರಾಜಸಮಾಖ್ಯೆಯನಿಶ್ರನಟ್ಲ್‌ಯಿಂ (ಕಂತ್ರಫ)” ೭-೪3). ೨. ಹೂವಿನ 
ಗೊಂಚೆಲಂ; ಪುಷ್ಪಸ್ತಬಕ : ಪದಿನಾಣಂ ಚಮರಜಮಂ ಪದಿನಲುವರ್‌ 
ಖಚರಕನ್ಮೆಯರ್‌ ಪೂಗುಡಿವೇಜ್‌ದ ಜಂಗವಾಲತೆಗಳಿನಲ್‌ ಬಿದಿರ್ದಿಕ್ಕಿದಿ 
ರೊಡನೆ ಮದನನಂಬಿಕ್ಕೊವಿನೆಂ (ಶೂರಾಮಾ. ೦೨-೨೩) ; ಆಗಳೆಡೆಗಿಟ್‌ದ 
ಪೂಗುಡಿಯ ಗುಡಿಗಳೊಳು . . . ಪಾದರಿಯ ಚೌಕಿಗೆಗಳೊಳಂ ಬಿಟ್ಟ 
ಬೀಡು ಬರೆದಂತೆ ಕಂಡರಿಸಿದಂತೆ ಕಣ್ಣೆಸದಿರ್ದುದು (ಕ್ಮಳಾ- ೨೩6) ; 
ಪಲ್ಲಟಿಸಿತ್ತು ಪೂಗುಡಿಗಳಂ ಗಿರಿಮಲ್ಲಿಗೆ ಬೀತು ಬಿನ್ನನಾಯ್ತೊಳ್ಳಿಹ ಮೊಲ್ಲೆ 


೫೭೪೫ 


ಪೂಗೋಲ್‌ 


ಸೋಗೆನೆವಿಲೊಲ್ಲದೆ ಮಾಣ್ದುದುೂ ನವ್ಕನಾಟ್ಯಮಂ . . 
ಪ್ರವೇಶದೊಳ್‌ (ಶಾರಫು. ೨-೬೩). (ವ್ಯೂ -- ಕುಡಿ) 

ಪೂಗುವರ (ನಾ). ಕಮಲದ ಹೂವಿನ ಪುತ್ರ; ಬ್ರಹ್ಮ. 

ಪೂಗುವರತತ್ತಿ ಎ ಬ್ರಹ್ಮಾಂಡ : ನೀರ್ಮಗಳ ಗಂಡನು ಪೆಂಡಶಿ 

ಯೊಳಾಳ್ಲ ಪನ್ಮತಿಕೆಯಿಂ ಪರಿಜುವೆತ್ತ ಬಿಸುಗೊರಲ ರಕ್ಕಿಸು ಪೂಗುವರ 
ತತ್ತಿಯಂ (ಬಳೋಪು- ೩-೩). [ಪ್ಯೂ + ಕುವರ್ಯ) 

ಪೂಗೊಂಚಲ್‌, ಪೂಗೊಂಚಲು, ಹೂಗೊಂಚೆಲಂ (ನಾ). ಹೂವುಗಳ 
ಗಂಚ್ಛ : “ಆ ಗಾಟ್ಫ ಗುಚ್ಛಕಂ ಸ್ತಬಕಮೆಂದೆನಲು ಪೂಗೊಂಚ 
ಲಕ್ಕು” (ಕುಂಗಳೌ. ೩೩-೩೬); ಮಾಧವೀಲತೆಯನೆ ಸಂದದಿರ್ಮುತ್ತೆಯ 
ಪೂಗೊಂಚಲ ಪ್ರದುವಿನೊಳೆಆಗಿದ ಮದಾಳಿಗಳ್‌ ಮಣಕಿದಪುವೇ (6ಂಫ. 
90-606) ; ಪೂಗೊಂಚಲಿಂದೆಯ್ದೆ ಹೇಮನಿಭದ್ಯೋತದಿನೊಪ್ಪುತಿರ್ಪ 
ಕಳಮಕ್ಷೇತ್ರಂಗಳಾ ದೇಶದೊಳ್‌ (ಳುತುರೂ. ೨-೪೨): ಲಂಚವಿಖದೆ 
ಪುರುಳಿ. ನಿನಗೆ ಪೂಗೆಇಂಚಲಂ (೪೫: ೩೧): ಪೂಗೊಂಚಲು : 
ಮುಂದೆ ಕಂಡನು ದೂರದಲ್ಲಿಹ ನಂದನದ ಮೆಳೆ ತರುನಿಕಾಯದ 
ಸಂದಣಿಯ ಪೂಗೊಂಚಲಿನ ಪಲ್ಲವನಿಕಾಯದಲಿ ಗೊಂದಣದ ತರುವಂಧ್ಯ 
ದಲ್ಲಿಹುದೊಂದು ಜಂಬೂವೃಕ್ಷ ಮೆಣಕಿದಿರೆ ನಿಂದು ನೋಡಿದ ಭೀಮ 
(ಕುಶ್ಮಾ9- 4-03) ; ಪರಿಮಳಿತ ಪೂಗೊಂಚಲಿನ ಕೆಂಪೊರೆದ ಕಿಸಲಯ 
ವಲ್ಲರಿಯ . . . ಕೊಂಡಾಡಿದನು ಮನದಣಿಯೆ (ಕೊರಗ: ೩-೨-೪೦): 
ಕರುಳ ಪೂಗೊಂಚಲು ಖಂಡದ ಕಳಿಕೆ ಜಂಧುರದೆಲು ಶಾಖೆಗಳಾಗೆ ಪಿರಿದು 
ಚಿಂದೊರಳೆದಳ೪ರ ಕಬಂಧದ್ರುವಂ ಮೆಅಕಿದುವು ಖಡ್ಗಚೈತ್ರದಲಿ (ಕಂಠಂ. 
08-80). ಹೂಗೊಂಚಲು ; ಕರುಳ ಹೂಗೊಂಚಲಿನ ಮೂಳೆಯ 
ಬಿರಿಮುಗಂಳ -ನವಖಂಡದಿಂಡೆಯ ಕರತಳೆದ ತಳಿರೆಲೆಯ . . .`ರಣವನ 
ವೆಸೆದುದೀತನ ಖಡ್ಗಚೈತ್ರದಲಿ (ಳುನ್ಮಾರ್ರೋ. ೬-೪೨): ನಿನ್ನ ಸ್ಪರ್ಶ 
ಮಾತ್ರದಿಂದ ಪಲ್ಲವ - ಪುಲಕ ಪಡೆದೆ, ಕಂಪಿನ ಕಂಪನ ಪಡೆದೆ, 
ಹೂಗೊಂಚಲ ರೋಮಾಂಚನ ಪಡೆದೆ! (ಕಕ್ನೋರಿ. ೨೬-೨೬). [ಸಂ.] 

ಪೂಗೊಂಚಲು' " ಪೊಗೊಂಚಲ್‌ ' ನೋ. 

ಪೂಗೊಯಾ್‌, ಹೂಕೊಯ್‌, ಹೊಕೊಯಂ (ಕ್ರಿ). ಹೊವುಗಳನ್ನು 
ಬಿಡಿಸು,-ತಿರಿ: ಮರನ ಮೇಗಿರ್ದು ಪೂಗೊಯ್ವು ವಸಂತಕನೆಂಬ 
ಮಾಲೆಗಾಅನರಸನ ಸಾವಂ ಕಂಡು... ಭಯುಸ್ಮನಾಗಿ (ವೆಡ್ಮಾರಾ. ೦6೦-೨8); 
ನಿಲುಕಿ ಪೂಗೊಯ್ಯ್ವ ಬಲಿತಾಂಗಿಯ ಬಟ್ಟಬಲ್ಮೊಲೆಗಳಂ ಪೊಜಲಾಜದಸಿಯ 
ಸೆಳೆನೆಡುದವಿ: ಶಿಥಿಲು (ಕೈ ಆಕಾ. 6-04) ; ಪೂಗೊಯ್ದು ಸರಸಿಜಾನನೆ 
ಫೋಗಲ್‌ ನೆರೆ ಮುಗಿದುದಿಲ್ಲ ಬಂಧನಕೋಶಂ - . - ನಾಡೆ ಕಾಣಿಪುದಿನ್ನುಂ 
(ಕಾಕುತ- ೩೩-3೭). ಹೂಕೊಯ್‌ : ಹೊಲಮನೆಯೊಳೊಲವುಗಳ ಕುಣಿ 
ಕಂಣೊ ಹೂಕೊಯನ್ನು - * »- ಮಂಂಡಿಯುವಳ* ನೇದೆ (ಕಾಲೂರ. ೩೬-೩೨). 
ಹೂಕೊಯ್ಯ : ನಾನು ಮಾಮರವನಪ್ಪಿರುವ ಮಲ್ಲಿಗೆಯ ಹೊದರ 
ಬಳ್ಳಿಯಲಿ ಹೂಕೊಯನ್ಶುತಿದ್ದುಗ ಆಲಿಸಿದೆ (ಕಂಕ್ರಸ. ೩-4). 

[ಪೂ 3- ಕೊಯ) 

ಪೂಗೊಳ, ಹೂಗೊಳ (ನಾ).ತಾವರೆಗಳುಳ್ಳ ಕೊಳ; ಕಮಲಸರೋವರ: 
ಕಿ೪ಗೊಳನಂ ಪೂಗೊಳನನದಂ ನೆಗಟ್‌ ಮುಳಿದು ಕೊಳ್ವ ಬಳಸೆ ನಾನದಂ 
(ಕರಾ: ೨-೦೩6) ; ಎಂಟು ಕೊೋಡವಜಕೊಳಂತೊಂದೊಂದಜಕೊಳ್‌ 
ಪೂಗೊಳು ನೆಗಬಕ್ಟೂಂದೊಂದೆಸೆದಿರ್ಕುಂ (೦ಫು. ೭-8೩); ಸಿರಿಯ ಮೊಗರಸದ 
ಪೊಸ ಮೈಸಿರಿಯೆನಿಕುಂ ಪೂಗೊಳಂಗಳಿ' (ಶಂಕಾನೂ. ೦-೬೪). ಹೂಗೊಳ * 
ಸುಳಿದುದಾ: ಮೃಗಪೋತ - - - ಅವನೀನಂದನೆಯ ಹೂ([೫ಳಾಂ. ಪೊ) 
ಗೊಳನ ಹೊರೆಗಾಗಿ (ಕೊರರಾ. ೩-6-06), [ಪ್ಯೂ --.ಕೊಳ್ಳ) 


- ಶರದಾಗಮನ 


«| ಪೂಗೋಲ್‌, ಪೂಗೋಲಂ (ನಾ). ಹೂವಿನ ಬಾಣ; ಪುಷ್ಪಬುಣ:: 


ಎಲ್ಲರುಂ ಬಾಲಿ್ವಿಡೆ ಗಡಣದೆ ಪೂಗೋಲ್ಲಳ್ಳೈತಂದುವಾಗಳ್‌(ಕಲ್ಮಕಾ. ೩೦೩) ; 


ಪೂಗೋಲ ೫೭೪೬ 


ಗಿಳಿದೇಜಿಗಳಿಲ್ಲಿ ಕರ್ವಿಲ್ಲು ಮೊರೆವ ಬಾಲಳಿವೆದೆ ಪೂಗೋಲ್ಲಳೆಲ್ಲಿ (ಕೋಶಶ. 
6-1) ; ಖಳಂ ಕೈಮಾಡುವಂಗಜನ ಪೂಗೋಲ ಗಾಯದಿಂ ಮೈಮಜಕ್‌ದು 
_ - ಐಮೊಗನ ರಾಣಿಯಂ ನುಡಿಸಿದೊಡೆ (ಕೈಿಬರಾ- ೦೩-೨೬). 
ಪೂಗೋಲು ; ಕಿಚ್ಚುಗಣ್ಣನ ತಪವಳಿವುದು ಪೂಗೋಲೊಳಿಚ್ಚು ಮನ್ಮಥ 
ಹೀಡಿಸಲು (ನೋಡತ. 3-09) ; ಬಾಳುಬಟ್ಟಲ ಪಿಡಿದೊಮ್ಮೊಮ್ಮೆ ಪೊನ್ನ 
ತೂಗೋಲು ಪೊಂಬರಿಗೆಯುಂತೊಮ್ಮೆ ಕಾಲಿಟ್ಟು ಹೊಳೆವುತಿದ್ದರಂ ಮನಸಿ 
ಜನ ವೆತಾಸಾಳುಗಳಂತೆ ದಿಟ್ಟಿಯರು (ಕರತ. ೦೨-೪೦). [ಪ್ಯೂ * ಕೊ:ಲ್ಮ್‌) 

ಪೂಗೋಲ (ನಾ). ಹೂವಿನ ಬಾಣಗಳುಳ್ಳವನು ; ಮನ್ಮಥ: 
“ ಮನ್ಮಥನೊಳಂ ಪೂಗೋಲನೆಂದಾಯತ್ತಿ ? (ಕರ್ಣಂ: ೯೨) ; ಪೊಸ 
ಪೂಗೋಲನಂತೆಸೆವ ಜೀವಳನನು ಶಶಿಮಂಖಿ ಕಂಡು ಮದನನ ಕುಸುಮ 
ಶರಗಳಿಗೆ ತನುವಿತ್ತಾ ವಿರಹದುಬ್ಬಸದೊಳಗವಳೊಆಗಿದಳು (8ವಂಸಾಂ. 
0೬-೦6) ; ಬಾಯೆನುತೆ ಪೂಗೋಲನ ಬಿಗಿಯಪ್ಪಿ ಮುಂಂಗಾರಿಯದಾಗ 
ಮಾಂತರವ ಪೇಳಿದಳು (ನೋಹಕ- ೦೧-೭೪); ಕಾಮಿನಿಯೊರ್ವಳ್‌ 
ಲೀಲೆಯಿವಲರ್ವಲ್ಲಂ ಪೂಗೋಲಂಗಿರದೆಶ್ತಿ ಕೊಡುವ ರಶಿಯಂ ಫೋಲ್ತಳ್‌ 
(ಕೃತಂ. ೪-೬).  [ಪೂಗೋಲ್‌ + -ಅ,] 

ಪೊಗೋಲು "ಪೂಗೋಲ್‌' ನೋ. 

ಪೂಗೌಂಗು (ನಾ). ಮೃದುವಾದ ಅಡಕೆ : ಉತ್ತಮವಾದ ಅಡಕೆ : 
ಲತೆಯೆಳಲತೆ ಮಾವಿಮ್ಮಾವು ತೆಂಗು ಚಿಂದೆಂಗು ಕೌಂಗು ಪೂಗೌಂಗು . ... 
ಪಲಸು ಬಕ್ಕೆ ವಲಸಾ ಬನದೊಳ್‌ (8ಗಂ. ೨.೦೪). 

[ಪ್ಠೂ 4 ಕೌೌಂಗು (-ಆಕವುಂಗು)) 

ಪೂಚಂಡು 'ಪೂಚೆಂಡಂ' ನೋ. 

ಪೂಚೆಂಡು, ಪೂಚಂಡು, ಹೂಚೆಂಡು (ನಾ). ೧. ಹೂವುಗಳಿಂದ 
ರಚಿಸಿದ ಚೆಂಡು; ಹೂವಿನ ಚೆಂಡು: ಕಟ್ಟಲುಜ್ಜುಗವೆತ್ತ ಪೂಚೆ:ಡು 
ಪನ್ನೀರ ಪೊಟ್ಟಣ ಯಕ್ಷಕರ್ದಮವ ಬಟ್ಟ ಕಂತುಕದಿಂದೆ ಬಲ್ಕೊಲೆ 
ಬಿದಿರುವಂಶಿಟ್ಟಾಡಿದಾಾದು ಸಖಿನಿವಹೆ (ಕೋಹತ. 09-೮೬). ಪೂಚಂಡು : 
೨. ಹೂವಿನ ಗೊಂಚಲು; ಪುಷ್ಪಗುಚ್ಛ : ಮೆಟ್ಟಿದ ಪೊನ್ನ ಪಾವುಗೆ 
ಕರದೊಳೆಗಳವಟ್ಟ ಸಂಪಗೆಯ ಪೂಚುಡು ತೊಟ್ಟ ಮುತ್ತಿನ ಪೈಠಣೆಯಿಂದ 
ಚೆಲುವಿನ ಕಟ್ಟೆಅಕದೆ ನಡೆತಂದ (ಕಂಠಂ: ೯): ಹೂಚಿಂಡು: 
ಪಿ. ಮೇಲು ಮುತ್ತಿನ ಗೊಂಡೆ! ಮಲ್ಲಿಗೆಯ ಹೂಚೆಂಡೆ! ಹಾಳುದೆ 
ಅಕಟ-ನಾ-ನಿಂದೆಗೀಡಾದೆ (ಕುಪು. ೪೨-೦): [ಪ್ಯೂ ಚಿಂಡು (ಎಸೆಂಡು))] 

ಪೂಜಕ (ಗು). ೧. ಪೂಜಿಸುವ; ಆದರಿಸುವ: ಪೂಜಿತನಪ್ಪ 
ಶಿವಲಿಂಗಕ್ಕೆ ಸಂತತವು ನವಿ ಪೂಜಿಸಿ ಉಂಬ ಪೂಜಕಸಮುತಿ ದೊರೆಯೇ 
(೩ತಫು- 89-39). (ನಾ). ೨. ಪೂಜೆ ಮಾಡುವವನಂ ; ಆರಾಧಿಸು 
ವವನಂ : ಸ್ಮಾವರಜಂಗಮವಜ್‌ಯದ ಪೂಜಕ ನಾನು (ರಸನ. ೩೬೪) ; 
ಲೌಕಿಕಾರ್ಚನೆಯ ಮಾಡುವ ಪೂಜಕರ ಮೆಚ್ಚನೆಂದ . , . ನಿಃಕಳಂಕ 
ಮಲ್ಲಿಕಾರ್ಜುನಾ (ಮೋರಾ. ೩೦ ೨೩೦) ; ಸಾಧ್ಯ ಸಾಧಕ ಪೂಜ್ಯ ಪೂಜಕ 
ದೇವ ದೇಹಿಕ ಎಂಬ-ರಾರೂ ಇಲ್ಲದ ಎರಡಿಲ್ಲದ ನಿರಾಳ ನೀಸೆ [ಸಿರ್ಕೇನ. 
೦6೭-೩೭೦). (ಸೆಂ.] 

ಪೂಜನ (ನಾ). ೧. ಪೂಜಿಸುವುದು; ಆರಾಧಿಸಂವುದು. ೨. ಆರಾಧನೆ; 
ಪೂಜೆ : ಸಿದ್ಧಕೂಟದ ಜಿನಬಿಂಬಪೂಜನಾ (ಶಾಕ. ಪೂಜಾ] ನಂತರಂ 
ಅ ಆಕೂಶಚಾರಣಖಯದ್ಮಿಪ್ರುಪ್ತರಾಗಿರ್ದು (೫ಾವುಂತ್ರಿ. ೦೩೪): [ಸಂ.] 

ಪೂಜನೆ (ನಾ). ಇ ಪೂಜನ ೨: ಬೇಗಬೇಗ ಅರ್ಚನೆ ಪೂಜನೆಯ 
ವತಾಡುವುದು (ಬಸನ. ೦೭೩). (ಸಂ. ಪೂಜನಾ) 

ಪೂಜಲ್ಲಿ, ಹೂಜಲ್ಲಿ (ನಂ). ಹೂವಿನ ಕುಚ೦್ಚ : ರಂಗವಲ್ಲಿಗಳಾಟ್ಟು 
ಪೂಜಲ್ಲಿಗಳಂ ಬಿಟ್ಟು (6ರ್ಕುಕ. ೦೦-೨೬). ಹೂಜಲ್ಲಿ : ಬಳ್ಳಿ ಬಳ್ಳಿ ಹೂಜಲ್ಲಿ 
ಯಲ್ಲಿ ಮುಂಂಬನಿಯು ತುಳುಕಿ ಚೆಲ್ಲು (ಕರೇ. ೭-೦೦). [ಪ್ಯೂ + ಜಲ್ಲಿ) 


ಪೂಜಾರಿ 


ಪೂಜಾಣರಿ (ನಂ). ಅರ್ಚಕ; ಪೂಜಾರಿ: ನಖರ ಜಿನಾಲಯದ 


ಪೂಜಾಕಾರಿಗಳು ಒಡವ್ಪುಟ್ಟು ಬರಸಿದ ಸಾಸನದ ಕ್ರಮವೆನ್ತೆನ್ನಡೆ 
(ಎಳ. 12, ೩೩೬-೬; 1279) ; ಕೊಡಕಣಿಯ ರಾಮಯಿದೇವರ ಪೂಜಾಕಾರಿ 
ರಾಮಯಿದೇವನ ಅಳಿಯ ಬೊಮ್ಮಿದೇವಗೆ ಕನ್ಮಾದಾನವಾಗಿ ಮದುವೆಯನು 
ವಾಡಿ (ಎಳ. ೪11, ಸೊರೆರ: ೦೪-೩೧ ; 3449). [ಸಂ. ಪೂಜಾಕಾರಿನ') 


ಪೂಜಾಗಜ (ನಾ). ರಾಜನ ಪಟ್ಟಾಭಿಷೇಕಕಾಲದಲ್ಲಿ ಪೂಜೆ ಮಾಡಿಸಿ 


ಕೊಳ್ಳುವ ಆನೆ ; ಪಟ್ಟದಾನೆ ; ಪಟ್ಟವರ್ಧನ : “ಪೂಜಾಗಜವೆನಲ್‌ 
ಪಟ್ಟವರ್ಧನಾಖ್ಕಂ* (ಕಕ್ಕಿ. ೯0; “ ಪೂಜಾಗಜಮೆಂದೆನಿಪ್ಪುದಾ 
ಪಟ್ಟವರ್ಧನ ನಾಮ" (ಕರ್ಮವ) ೩೪)- [ಸಂ] 


10| ಪೂಜಾಗಾರ (ನಾ). ದೇವರ ಪೂಜೆ ಮಾಡುವ ಸ್ಥಳ; ದೇವಾಲಯ : 


15 


30 


ನಗರಗಳಲ್ಲಿ (ಬಹುಮಟ್ಟಿಗೆ ಹಳ್ಳಿಗಳಲ್ಲಿಯೂ) ಮೂರ್ತಿಯುತ ಅಥವಾ 
ಮೂರ್ತಿಗಳಿಲ್ಲದ ಪೂಜಾಗಾರಗಳಿದ್ದುವು. ಇವುಗಳಿಗೆ ಆಯತನ ಅಥವಾ 
ಚೈತ್ಮಗಳೆಂಬ ಹೆಸರಿತ್ತು (ಕತ್ಮಶ್ತಾ. ೭೦). [ಸಂ.] 


ಪೂಜಾದ್ರವ್ಯ (ನಾ). ಅರ್ಚನೆಗೆ ಬಳಸುವ ನೀರು, ಹೂವು, ಗಂಧ, 


ಪತ್ರೆ, ಧೂಪ, ದೀಪ ಮೊದಲಾದ ಪರಿಕರ: ಅರಮನೆಯ 
ಸುಮಂಗಲೆಯರೂ ಬ್ರಾಹ್ಮಣರೂ ವೇದಘೋಷಗಳೊಡನೆಯೂ ಪೂಜಾ 
ದ್ರವ್ಯಗಳೊಡನೆಯೂ ನಂದಿನಿಯ ಬಳಿ ಸಾರಿದರು (ಮಣಣ. ೨೪)- [ಸಂ-] 


ಪೂಜಾಫಲ (ಸೂ). ಪೂಜೆ ಮಾಡುವುದರಿಂದ ಉಂಟಾಗುವ ಪರಿಣಾಮ, - 


ಸಂಪಾದಿಸುವ ಪುಣ್ಯ : ನಹುಷಾವನೀಶನೆಂಬವನಿತ್ತರ್‌ ಪೂಜಾಫಲದಿಂ 
ಸಗ್ಗಕ್ಕೋಜೆಯಿನೆಯ್ತರ್ಪ  ಸವಸಿಯದೊಳ್‌ (ಜಾರಾಸ್ಕ- ೧-೨-೩), 
ಹಾಗಾದರೆ ಪೂಜನಿಫಲದಲ್ಲಿ ನನಗೂ ಅರ್ಧ (ಕಾಳುಂತ. 60-೯). [ಸಂ.] 


ಪೂಜಾಮಂದಿರ (ನಾ). ದೇವರ ಪೂಜೆಯನ್ನು ಮಾಡಲು ಇರುವ 


ಕೋಣೆ ; ಬೆಳಕನೆ ಮೋಡದ ನಡುವೆ ತೂಗುವ ಹಸಿರು ಮನೆಯಲ್ಲಿ 
ಮೇನಕೆಯು ತನ್ನ ಪೂಜಾಮಂದಿರವನ್ನು ಕಟ್ಟಿದ್ದಾಳೆ (ಮಹಃ. ೦೬೮)- 
[೫0.7 


ಪೂಜಾವಾದ (ನಾ). [ಜೈನ] ಎಂಟು ಬಗೆಯ ಮದಗಳಲ್ಲಿ ಒಂದು ; 


ತಾನು ಪೂಜ್ಮನೆಂಬ ಗರ್ವ: ಪೂಜಾಮದ . . , ತನಗೆ ವನ 
ಮರ್ಯಾದೆಗಳು ದೊರಕಿದದೆಂಬ ವಿಷಯದಲ್ಲಿ ಹಲವರಿಗೆ ಸೊಕ್ಕು 
ಬರುತ್ತದೆ. ಇಂಧ ಸೊಕ್ಕನ್ನು ಸಮ್ಮಗಳದೃಷ್ಟಿಯು ಮಾಡುವದಿಲ್ಲ 
(ಕಾನಾ. 60)- [ಸಂ.] 


ಪೂಜಾಯ (ನಾ). ಅರ್ಚನೆಯ ಕ್ರಮ; ಪೂಜಾವಿಧಿ: ರಂಯನು 


ರಾಯನ ಸುತರು ವಸ್ತೂಗಳ ಪೂಜಾಯವಲದು ನೀಡಿ ಕೊಡಲು ತಾಯಿ 
ಪೂಜಿಸಿದಳಾ ಸ್ವ್ವಾಮಿಯನಂು: (ಕರತ. 8೯-೨0): [ಸಂ.] 


ಪೂಜಾರಾಧನ (ನಾ). [ಜೈನ] ನಲವತ್ತೆಂಟು ಬಗೆಯ ದೀಕ್ಷಾನ್ವಯ 


ಕ್ರಿಯೆಗೆಳಲ್ಲಿ ಒಂದು ; ಗುರುಮುಖದಿಂದ ಧರ್ಮವನ್ನು ಶಿಳಿಯು 
ವುದಂ: ಎರಡನೆಯ ದೀಕ್ಷಾನ್ವಯಕ್ರಿಯೆಯೊಳಗವತಾರಮಂಂ ವೃತ್ತಿ(ಧೈತಿ) 
ಲಾಭಮಂಂ ಸ್ಥಾನಲಾಭಮುುಂ ಗುಣಗ್ರಹಣಮುಂ ಪೂಜಾರಾಧನ [ಶಾಳಾಂ. 
ಪೂಜಾರಾಧ್ಯ)ಮುಂ - . - ಉಪಯೋಗಿತ್ವಮೆಂಬೆಂಟು ಗರ್ಭಾನ್ವೇಯ 
ಕ್ರಿಯೆಯೊಳ್‌ ವೇಟ್ಲು ಉಪನೀತಂ ಮೊದಲಾಗೆ ನಿವೃತ್ತಿ ಪರ್ಯುಂತಮಪ್ಪ 
ನಾಲ್ವತ್ತುಮಂತು ನಾಲ್ವತ್ತೆ:ಟು ದೀಕ್ಷಾನ್ವಯಕ್ರಿಯೆಯೊಳ್‌ (ಶಾವೂಂಪ್ಸ. 
೨೦೨). [೫ಂ.] 


ಪೂಜಾರಿ (ನಾ). ಅರ್ಚಕ ; ಪೂಜಕ: “ಪೂಜಕ: ಪೂಡಾರೀ, 


ಪೂದಾಕಾರಃ ಈ ೩ ಅರ್ಚಕಂ”. (೪೨ಕ್ಕೆ. ೨೩೫) ; ದೇವರ್ಗ್ಗೆ ಭಕ್ತ 
ರಪ್ಪರನೆ ಪೂಜಾರಿ ಮಾಡಿ - - - ನಡಸುವುದು (ಕೂಲ್ಮಾಕಾ. 9-06 ; 2065) 
ಅಚ್ಚಗುಗ್ಗು ಳಮನರ್ಪಿಸತೋಹಿಲದೇವನುದ್ಧೇಂಡಭಕ್ತಿಯಿನಾ  ಸೋಮೇ 
ಶ್ವರನ ಪೂಜಾರಿಗಳ್ಳಂಡು (ಉದ್ಮಟಿ. ೦೦-೯೩ 5) ; ಪೂಜಾರಿಯು ಕರ್ತವ್ಯ 


ಪೂಜಾರಿಕೆ ೫೭೪೭ ಪೂಜೆ 


ಭ್ರಷ್ಟನಾದರೆ ಅವನನ್ನು ದೇವರು ಶಿಕ್ಷಿಸುತ್ತಾನೆ (ಕಲಂ: ೨೪) ; ದೇವರು ತಾನಲ್ಲ! (ಕೈಣಾಣಿ, ೬೩-೩೦೨). ೪. ಗೌರವ; ಮರ್ಯಾದೆ : ಪೂಜಿತ 
ವರ ಕೊಟ್ಟರೂ ಪೂಜಾರಿ ಕೊಡ (೧೨ರ): [ಸಂ. ಪೂಜಾಕಾರಿನ್‌. / ಗೆಡಿಸಂ' ಪರಾ. [ಸಂ.) 
ಒಂ. ಮುರಾ, ಪುಜಾರೀ./ತೆಲು. ಪೂಜಾರಿ] ಪೂಜಿತಗೆಡಿಸು (ಕ್ರಿ). ಗೌರವವನ್ನು ಇಳಿಸಂ ; ಮರ್ಯಾದೆ ಕೆಡಿಸು; 
ಪೂಜಾರಿಕೆ (ನಾ). ಅರ್ಚಕನ ಕೆಲಸ ; ಪೂಜೆ ಮಾಡುವ ವೃತ್ತಿ : ಅಗೌರವಕ್ಕೆ ಗುರಿಮಾಡು : ರಾಜವಂಶೋದೃವರನು ರಾಜರೆನ್ನದೆ 
ನಖರಂಗಳ ಆಯಿನೂರ್ಬ್ಬರ ಸಮಕ್ಷದಲ್ಲಿ ಕೊಟದು ೧೧ ಪೂಜಾರಿಕೆಗೆ ೧| 5 ಪೂಜಿತಗೆಡಿಸಿ, ವೇಳ್ವಾಗ ರಾಜತ್ವಕದು ಭಂಗವಲ್ಲವೆ (ಕರತ. ೩೪-೦೦೦). 
(332%. XZ, ೧೦೨-೧೪; 112) :' ನಿವನ್ಮಿ ಹಿರಿಯವರೇನೋ ನೀಲಕಂಠನ [ಪೂಜಿತ + ಕೆಡಿಸ್ಕು) 
ಗುಡೀಲಿ ಪೂಜಾರಿಕೆ ಮಾಡ್ತಿದ್ದರಂತಲ್ಲ (ಶೆಳು:ಕು. ೪೪). (ಪೂಜಾರಿ---ಇಕೆ) ಪೂಜಿಸು (ಕ್ರಿ). ೧. ಅರ್ಯ, ಪಾದ್ಯ, ಗಂಧ. ಮಾಲೆ ಮೊದಲಾದುವು 
ಪೂಜಾರ್ಹ (ನಾ). ೧. ಪೂಜೆಗೆ ಯೋಗ್ಯವಾದುದು: ಕಳಾಹೀನವಾದ ಗಳಿಂದ ಸತ್ಮರಿಸಂ ; ಪೂಜೆ ಮಾಡು: ಪ್ರತಿವಾಯೋಗಂ ನಿಂದೊರು 
ಮೂರ್ತಿಯು ಪೊಜಾರ್ಹವಾಗುವುದಿಲ್ಲ (ಕಾರದ. ೬6). ೨. ಮಾನ್ಯ ದೇವರ್ಕಳುಂ ಮನೆಷ್ಕರ್ಕಳುಂ ಬಂದು ಪಏರಿದಪ್ಪಪೂಜೆಯ: ಮಾಡಿಯ.ರ್ಚೆಸಿ 
ನಂದವನು ; ಪೂಜೆಗೆ ಯೋಗ್ಮನಾದವನು : ಎಲೈ ಅಗ್ನಿಯೇ, ನೀನು |10 ಪೂಜಿಸಿ ಬಂದಿಸಿದೊಡೆ (ಕಸ್ಮಾರಾ: ೭೪-೨೬) ; ಎನಿಸು ಕಾಲ ನಿವ್ಮೂ ಪೂಜಿಸಿ 
ಅಲೌಕಿಕವಾದ ಪ್ರಕಾಶವುಳ್ಳವನು. ಪೂಜಾರ್ಹನು (ಃಕ್ತಾರ. 34). [ಸಂ.) ಏವೆನಯ್ಯಾ ಮನದಲ್ಲಿ ದೃಢವಿಲ್ಲದನ್ನಕ್ಕ (ಏ5ನ. ೪9) ; ಕರ್ಣನಾಯ: 
ಪೂಜಾವಚನ (ನಾ). ಗೌರವಾರ್ಥವಾಗಿ ಬಳಸುವ. ಮಾತು: ಶಾಲೆಯಲಿ ಶುಚಿಯಾಗಿ ಶಸ್ತ್ರಾಸ್ತ್ರವನು ಪೂಜಿಸಿದ (ಕುವ್ಮಳ, 6-೭) ; 
“ತತ್ರಭವಾನ್‌ ಭಗವಾನ್‌. (ಇವೆರಡು€) ಈ ೨ ಪೂಜಚಾವಚನಂ. ಪೂಜಿಸುವರೆಲ್ಲರೂ ಪೂಜ್ಮರೆನಗೆ : ಪೂಜ್ಯರನು ಪೂಜಿಸುವುಮೂ ಪೂಜೆ 
ಪಾದಃ, ದೇವಃ, ಭಟಂ ರಕಃ__ಈ ಮೂಣುಂ ಪೆಸರ ಇಡೆಯೊಳ್‌*್‌ ನಿನಗೆ 1! (ಅನಿಕೇ. ೩೬-೦). ವಿ. ಗುಣಿಸು; ಗುಣಾಕಾರಮಾಡು : 
ಪೂಜಾವ(ಚ)ನಂ” (ಶರಾಯು. ೨೫೩-೦೩೪). [ಸಂ] 15 “ಕಾದಿಸು ಪೂಜಿಸು ಉತ್ತ್ರವುದಿಂ ವೇಟಕ ಮೊದಲ ಗುಣಕಾರಂಗಳಾ” 
ಪೂಜಾವಾಜೆ (ನಾ). (ರಾಜನ ಪಟ್ಟಾಭಿಷೇಕಕಾಲದಲ್ಲಿ ಪೂಜೆ (ಶೃವತಾ. 00-00). [ಪೂಜನ + - ಇಸ್ಕು) 
ಇಮಾಡಿಸಿಕೊಳ್ಳುವ ಕಂದುರೆ ; ಪಟ್ಟದ ಕುದುರೆ: ಪೂಡಾವಜಿ ಪೂಜು (ಕ್ರ). ೧. ಪೂಜೆಮಾಡು ; ಅರ್ಚಿಸು : ಹವಣೆಗಾರನು 
ವಎಲೋಚನವಿಗಳದಪ್ರುಬಿಂದುಗಳೆನಾನೇದಾಶ್ರುಬಿಂದುಗಳೆಂದುಂ . . - ಕಾರ್ಯ ಮಾಳ್ಪರೆ ಜವದಿ ಹರಿಯನು ಪೂಜಿ ನುತಿಸುವ ಕವಡು ಕುಟಿಲ 
ಅಭೂತಪೊರ್ವಮಪ್ಪುತ್ತಾತೇ ಗಳನೇಮುಖುಂ: ಬಗೆಯದೆ. ಕೋಪಮುನೆ ಗಳಿಲ್ಲ ಮನದೊಳು ಅರಸಿ ನೋಡಿದಡೆ (ಹಮತ: ೦೦೬): ವಿ. 
ಬಗೆದು (ಶಂರಾಮಾ. ೧೪-೧೨೮ ವ). [ಸಂ. 20 ಗೌರವಿಸಂ; ಮನ್ನಿಸು: ತನ್ನ ಮನೆಯ ಮದುವೆಯೊಳು ಮುಗಲದೊಳು 
ಪೂಜಾವಿಧಾನ (ನಾ). ಪೂಜೆ ಮಾಡುವ ಕ್ರಮ : ಇಂದ್ರ ಚಕ್ರವರ್ತ್ಯಾದಿ ತನ್ನ ಟಾಂಧವರೆಲ್ಲರನು ಅನ್ನಪಂನಂಗಳಿಂದಾದರಿವುದು ಮತ್ತೆ ಪೊನ್ನುಡೆ 
ನಿತ್ಯನಿರ್ವರ್ತ್ವಮಾನಂ ಮಹಾವ:ಹಸರ್ವತೋಭದ್ರಾದಿಕಂ ಪೂಜುವಿಧಾನ ಯಿತ್ತು ಪೂಜುವುದು (ಕರಂ. ೪-೩೪). [| ಇ ಪೂಜೆ) 
ಮುನೇಕವಧೆಂ-(ಕಾಂತಿಫು- ೬-೪೪ ನ). [ಸಂ] ಪೂಜೆ (ನಾ.) ೧. ಅರ್ಚನೆ; ಆರಾಧನೆ : ದೇವರ್ಕಳುಂ ಮನುಷ್ಯರ್ಕಳುಂ 
ಪೂಜಾವಿಧಿ (ನಾ)- ಆರಾಧನೆ; ಪೂಜಾಕಾರ್ಯ : ದ್ವಿಜರಿಂ ಪೂಜಾವಿಧಿ ಬಂದು ಪಿರಿದಪ್ಪ ಪೂಜೆಯಂ ಮಾಡಿ (ಠಂ್ಮಕಾ: ೬೪-೨೬); ಕವಿತೆಯೊಳಾಸೆ 
ಮಂತ್ರಪೂರ್ವಕಂ ಬಾಗಿಲೊಳ್‌ ತೋರಣಂಗಟ್ಟಿ --. - ಗೃಹವೇದಿಗಳಿಂ ಗೆಯ್ದ ಫಲಮಾವುದೊ ಪೂಜೆ ನೆಗಬ್ತಿ ಲಾಭಮೆಂಬಿವೆ ವಲಂ (ರಥ. 
ಪ್ರಯೋಗಿಸುವುದು ಪ್ರೀಶಿಕ್ರಿಯೆ (ಕಾವಂ. ೨೦೩) ; ಯಾರ ಹೆಸರಿನಲ್ಲಿ ೦-೩೬); : ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಆ 
ಅಷ್ಟೆಲ್ಲ ಪೂಜಾವಿಧಿಗಳು ಜರುಗುತ್ತಿದ್ದುವೋ ಅವೆಲ್ಲ ಆ ಯೇಸುವಿನ ಮಾಟವು ಚಿತ್ರದ ರೂಹು ಕಾಣಿರಣ್ಣಾ (ಬಸವ: 03೬)- ವಿ. ಗೌರವ ; 
ಮುಖಕ್ಕೆಸೆದ ಪರಿಹಾಸವಂತೆ ಮೈತಳೆದ ಪಾಷಂಡಿತನದಂತಿದ್ದುವು ವಂನ್ನಣೆ : ಸೆಣಸಿ ಶೂರ ಸಂಗ್ರಾಮದಲಿ ಬಿಳ್ಲೊಡಂ ಬಳ್ಳೊಡಂ 
(ಫ್ರನರು- ೦೭೯). [ಸಂ.) ಸನ್ಮಾನ್ಕನಾ ಕ ಯೆ, ಮೇಣುಳಿದ ಪಂದೆಗಳಿಗಾ ಪೂ ಸಲ್ಲದೈ (ತತ್ರಾಂಗ. 
ಪೂಜಿ (ನಂ). ೧. ಬಿಂದು; ಆನುಸ್ವಾರ : ಜಾಜಿ ಪ್ರಶ್ನಾರ್ಥಕವು. | ೬೯-೨೧೪). ೩. ಸೊನ್ನೆ; ಶೂನ್ಯಚಿಹ್ನೆ: ಎಲ್ಲಕ್ಕೂ ಹತ್ತರಿನ 
ವಿಷ್ಣುಕ್ರ್ರಂ ಶಿ ವಿಸರ್ಗ, ಪಂರಿಜಾತವೆ ಪೂಜಿ, ಅನುಸ್ವಾರವು ! (ಕರುಶ್ರಾ. ನಕ್ಷತ್ರವನ್ನು ಹೇಳಬೇಕುದರೆ ಎರಡರ ಮುಂದೆ ಹದಿಮೂರು ಪೂಜೆ 
೨೩- 0೨), ವಿ. ಸೊನ್ನೆ ; ಶೂನ್ಯ: . ಉತ್ತರ ನೂರ: . ಬರಬೇಕು. ಗಳನ್ನಿಡಬೇಕಾಗುವುದು (ತ್ಕೋತಿ8ಕಿ, ೦೨). ೪. (ಆಲಂ) ಶಾಸ್ತಿ: 
ಹತ್ತು ಬರೆದಿರುವಿ. ಮುಂದಿನ ಪೂಜಿ ಸ್ವಲ್ಪ ಅಳಿಸಿದ್ದೀತಂ! (೩೫ರ. 6೬) ; ಶಿಕ್ಷೆ : ನಿಮ್ಮ ತಂದೆಯವರಿಗೆ ಹೇಳಿ ಬಿಡುತ್ತೇನೆ, ನಿನಗೆ ಪೂಜಿ 
ಅವನ ಸಂಬಳ ದೊಡ್ಡದು, ಭೂಮಿಯ ಉತ್ಪನ್ನ ಬೇಕಾದಷ್ಟು. ಆದರೆ ಆಗುತ್ತದೆ (ಊಂ). 
ಉಳಿಕೆ ಮಾತ್ರ ಪೊಜಿ (ಶವನ. ೩೦)- [ ಪೂಜೆ) ii ಪೂಜೆ ಪುನಸ್ಕಾರ, ಪೂಜೆ ಪುರಸ್ಕಾರ ಇ ಅರ್ಚನೆ ; ಆರಾಧನೆ : 
ಪೂಜಿಗ (ನಾ). ಅರ್ಚಕ; ಪೂಜಾರಿ: ಆ [ಪೂ]ಜಿಗಂಗ ಮದ್ದಳಿ ಸನ್ಮಿಎಗ್ರಹಿ ನಾಗದೇವಯ್ಯಂ- . ಮೂಲಸ್ಥಾನದೇವರ್ಗ್ಗ್ಗಂ 
ಕಾಲರಿರ್ವ್ವರ್ಗೈೇ ಎರೆ ಮತ್ತರ ೨೭ ಮೊಗೆ ಮತ್ತ ೨೦ (೩% ಸಹ. ಮುಲ್ಲಿಕರ್ಜುನದೇವರ್ಗ್ಗಂ ಪೂಜೆ ಪುನಸ್ಕಾರ ನಿವೇದ್ಯಕ್ಕಮಿವು ಬಿಟ್ಟ 
೩೦೦-೪ ; 10ನೆದ: ಕಕ). [ಪೂಜೆ + ಇಗ ದತ್ತಿ (ಎಕ. ೪1, ಕಡೂರು. ೦೪೨-೦೭; 1106); ತ್‌ೌರುಮನೆಯಲ್ಲಿದ್ದರೆ 
ಪೂಜಿತ (ಗು). ೧. ಅರ್ಚನೆಯನ್ನು ಪಡೆದ; ಪೂಜೆ ಮಾಡಿಸಿಕೊಂಡ: ಏನೋ ಒಂದಿಷ್ಟು ಪೂಜೆ ಪುರಸ್ಕಾರಗಳನ್ನುದರೂ ಮಾಡಬಹ.ದು 
ಈ ಎಚಾರರಂಸ್ಟ್ರವೂ ವೇದದುತೆ ಪೂಜ್ಮವಾದುದರಿಂದ ಪೂಜಿತ ದಿಚಾರ|46| (೫ಬ. 69). p ಇದೊಂದು ಕೂಡುನುಡಿ. ಪೂಜೆ ಮಾಡು - ೧. 
ಶಾಸ್ತ್ರವೆಂದು ಇದನ್ನು ಕರೆಯುತ್ತಾರೆ (ಒಂದಾ. 0೪೪). (ನಾ). ೨. ಆರ್ಚಿಸು; ಪೂಜಿಸಂ: ಆರಾಧನೆ ಮಾಡು: ಶಾಂತಲೆ ಲಕ್ಷ್ಮಿಯರಿಬ್ಬರೂ 
ಪೂಜೆಯನ್ನು ' ಪಡೆದುದು : ಸುರಪಶಿಪೂಜಿತಂ . . . ಜಿನಸೇನಮು ಸಹಸ್ರಸಹಸ್ರ ಪುಷ್ಪಗಳಿಂದ ಪರಮಾತ್ಮನ ಪೂಜೆ ಮಾಡಿ ಧನ್ಮರಂದರು 
ನೀಂದ್ರಪದ.ಂಬುಜದ್ವಯಂ (ಅತತ. ೧-೭): ೩. ಪೂಜೆಯನ್ನು ಹೊಂದಿ (ಕಾಂತಾ. 0೩೦); ಹುತ್ತಕ್ಕೆ ಹಾಲು ಹೊಯ ಪೂಜೆ ಮಾಡಿದರಂತೆ 
ದವನು ಪೂಜ್ಯ: “ಪೂಜಿತಃ, ಅಪಚಿತಃ___ಈ ೨ ಪೂಜೆ ಪಡೆದವಂ” (ನನ್ನೂರು. ೩೦)- ೨. (ಆಲಂ) ಶಾಸ್ತಿ ಮಾಡು: ಪಾಠ ಓದದೆ ಇದ್ದುದಕ್ಕೆ 
(ಹಬಾಯುು ೬೩ ೨೨೯) ; ಈ ದಿವ್ಯತೂರ್ಯುಸ್ವರವೊ. ದಿವ್ಯಗೂಯನವೊ | 46 ಮೇಷ್ಟರು ಪೂಜೆ ಮಾಡಿದರು (ಈ). ಪೂಜೆ. ಹಾಕು ಇ ೧. ತಾಂತ್ರಿಕ 


ಇವುಗಳಿಂ ಸುಗತನಿದೊ ಸತ್ಸತಂ, ಗುರುಕೃತಂ, ವತಾನಿತಂ, ಪೂಜಿತಂ ಪೂಜೆ ಮಾಡಿ ಮೆಟ್ಟಿಕೊಂಡ ದೆವ್ವವನ್ನು ಬಿಡಿಸು : ಪೂಜೆ ಹಾಕಿದ 


ಪೂಜೆಗ ೫೭೪೮ ಪೂಜ್ಮಭಾವ 
ನಂತರ ಅವಳಿಗೆ ಅರ್ಧ ಘಂಟೆ ಎಚ್ಚರ ತಪ್ಪಿತ್ತು (ಕೂ)- ೨. ಮಂತ್ರ ಇವುಗಳನ್ನು ಒಪ್ಪಿಸಿ ದೇವತಾಸೇವೆಯನ್ನು ಮಾಡಿದರು (ಕುಶಾಳಂ. 23, 
ಹಾಕು; ಮಂತ್ರಿಸಂ : ರೋಗಿಯನ್ನು ಕೂರಿಸಿ ೧೦೮ ಬಿಂದಿಗೆ ನೀರನ್ನು 0೨೪). [Xo-] 
ರಪರಪ ಅಂತ ಎರಚಿ ಸ್ನಾನ ಮಾಡಿಸುತ್ತಿದ್ದರು, ಆನಂತರ ಪೂಜೆ |ಪೂಜ್ಯ (ಗು). ೧. ಗೌರವಕ್ಕೆ ಯೋಗ್ಯವಾದ ; ಮಾನ್ಯ; 
ಹಾಕುತ್ತಿದ್ದರು (ಕರುಕೋಶೂ. ೩49): [ಸಂ. ಪೂಜಾ] ಆದರಣೀಯ. (ನಾ). ಪಿ. ಪೂಜೆಗೆ ಅರ್ಹನಾದವನು ; 


ಪೂಜೆಗ (ನಾ). (ಆಲಂ) ಸತ್ವವಿಲ್ಲದವನು : ಅರೆಸುಗಳ್ಲೆ ವರಸಮಾದವ 
ಸರದೊಳ್‌ ಜಾಗಿಯಂ ಲುಬ್ಬನೆಂಬರ್‌. ಭೋಗಿಯಪ್ಪನಂ ಪೂಜೆಗನೆಂಬರಾ 
ಸೌಭಾಗ್ಯಮುಳ್ಳವನಂ ಪಾಣ್ಣನೆಂಬರ್‌ ತ್ಕಾಗಿಯಂ ಅರ್ಥದೂವಪಕನೆಂಬರ್‌ 
ಅರ್ಥದೂಷಕನಂ ತ್ಕಾಗಿಯೆಂಬರ್‌ (ಕುಕ. 50-00), "ಹೂಜೆಗ' ಹೋ. 

[ಪೂಜೆ-- -ಗ್ಯ] 

ಪೂಜೆಗಟ್ಟು (ಕ್ರಿ). ಪೂಜೆ ಮಾಡು; ಅರ್ಚಿಸಂ: ಪೂಜೆಗಟ್ಟುವ 
ಪೂದಾರಿಗವಲ್ಲಿ . . - ಧಾರಾಪೂರ್ವ್ವಕಂ ವಡಿ ಬಿಟ್ಟ ಬೆರ್ದ್ದಲೆ ಮತ್ತ ೫ 
(Wa. ೫2--1, 0೦೦೩-೦೨) 1054). [ಪೂಜೆ -- ಕಟ್ಟು) 

ಪೂಜೆಗೆಯ್‌, ಪೂಜೆಗೈ (ಕ್ರಿ). ಇ ಪೂಜೆಗಟನ್ಬಿ : ಅಗ್ಭವಣಿಹೂಗಳಂ 
ಬೇಗಂ ತಂದಂತಂತೆ ಪೂಜೆಗೆಯ್ದೂ (84ರ. ೪-90) ನೀನಬ್ಲದನ್ಯದೈವವ 
ಪ್ರೂಡೆಗೆಯ್ದೂ ಮತ್ತೇನ ಕಂಡರು ಖಳಾಧಮರು (ಠೋಜತ. 90-೬೨)- 
`ಪೂಜೆಗೈೈ  ಸಂಗಮೇಶ್ವರಂಗೆ . . . ಓಜೆಯಿಂ ಪೂಜೆಗೈದು ಪ್ರಸಾದಕಾಯ 
ನಾಗಿ ಸುಖದೊಳಿಪ್ಪುದು (ಇ. ೨-೬6); ಪೂಜೆಗೈದು. ವೆ ರೆಯಿಡುತಿಹರೆಲ್ಲ 
ಭಕುತರನೇ ಬೇಡಲು ಬಾಯಿಲ್ಲ (ಗಡಡ. ೨-೨೩). (ಪೂಡೆ4ಕೆಯ್‌,] 

ಪೂಜೆಗೈ `ಪೂಜೆಗೆಯ್‌' ಮೋ. 

ಪೂಜೆಗೈಸು (ಕಿ). ಪೂಜೆ ಮಾಡಿಸ; ಅರ್ಚಿಸುವಂತೆ ಮಾಡು: 


10 


೩0 
ಕುತುಪಕಾಲಮಂ ಮಾಜಲೀಯೆ ನಾಂ ಬಂದ ವಿಪ್ರರನಾದರಿಸಿ ಪೂಜೆ 


ಗೈಸದಿರೆನೆ (ತೈಬತಾ. 00-89). [ಪೂಜೆ 4. ಕೈಸು (ಎ ಕೆಯ್ದು)) 


ಪೂಜೆಗೊಡಗಿ (ನಾ). ದೇವರ ಪೂಜೆಗಾಗಿ ಕೊಟ್ಟ ಭೂಮಿಂ. - ಉಂಬಳಿ : 


ಚಿವೆಯನಾಯಕಂಗೆ ಚತುರಣಸೀಮೆಯೊಳಗಾಗಿ ಕೊಟ ಪೂಜೆಗೊಡಗಿಯ 
ಕ್ರವು (ಎಳು ೩೪1, ತುಮಳೂ. 93-09 ; ?). 
[ಪೂಜೆ-1- ಕೊಡಗಿ (ಎ ಕೊಡಂಗೆಯ್ಯ್‌,)] 

ಪೂಜೆಗೊಳ್‌ (ಕ್ರಿ). ಪೂಜಿಸಿಕೊಳ್ಳು ; ಪೂಜೆಯನ್ನು ಹೊಂದು : 
ಇಂತೀ ದ್ವಿಎಧ ಒಂದಾಗದ ಮನ್ನ ಕೂಡಲಸಂಗಮದೇವರು ಪೂಜೆ 
ಗೊಂಡರು (ಏಸನ. ೪೩೬); ಪೂಜೆಗೊಳಲ್ಕೆ ಬಂದು ನಿಜಮಂದಿರೆಮಂ 
ವೆಲೆವೀಡುಗೊಂಡು ರಾರಾಜಿಪ ನಂದನೆಂದನೆನ ಚಂದಮನೊಂದಿಸಿ ಚಿತ್ತ 
ಭಿತ್ತಿಯೊಳ್‌ (860. 3-09)- [ ಪೂಜೆ + ಕೊಳ್‌, ) 

ಪೂಜೆವಂತ (ನಾ). (ಆಡಂಬರದ) ಪೂಜೆ ಮಾಡುವವೆನಂ: ಗುಣ ವನಚ್‌ಯ 
ರಾಗಿ ಶೀಲವಂತಂಗೆ ನೇಮವಿಲ್ಲ ಘಾಶಕಂಗೆ ಭಕ್ತಿಯಿಲ್ಲ ಪೂಜೆವಂತಂಗೆ 
ಲಿಂಗವಿಲ್ಲ ತ್ರಿವಿಧವ ವುಅಕಿಯದವಂಗೆ ಜಂಗವ:ವಿಲ್ಲ (ರೋಮಾ. ೩೨-೨೦೬). 
“ ಪೂಜ್ಯವಂತ ' ಪರಾ. [ ಪೂಜೆ 4+ -ವಂತ] 

ಪೂಜೆವಡೆ (ಕ್ರಿ). ಪೂಜೆಯನ್ನು ಹೊಂದು ; ಪೂಜಿಸಿಕೊಳ್ಳು : ಈ 
ಮಹಾತ್ಮಂ ಧರೆಗಚ್ಚರಿಯಾಗೆ ಭಕ್ತಿಯಿಂದಂ ಸುರರಿಂದಂ ಪೂಜೆವಡೆದಂ 
(ಕರ್ಮಾಮ್ಕ. ೪-೨೬೨); ಈ ಸೊಡವಿಯೊಳಜಂ ಪೂಜಿವಡೆಯನೆ ಹೇಗುಲ 
ದೊಳರ್ದು (ಇತಕು. ೫9.೬). [ಪೂಜೆ -- ಪಡ್ಕೆ) 

ಪೂಜೋತ್ಸಾಹ (ನಾ). ೦. ಪೂಜೆ ಮಾಡುವುದರಲ್ಲಿರುವ ಉತ್ಸುಕತೆ. 
೨. ಆರಾಧನೆಯಲ್ಲಿ ಉತ್ಸುಕನಾದವನಂ : ಪಟ್ಮವರ್ಮ್ಮನಿರತರತಿಥಿ 
ಅಭ್ಮಾಗತವಿಸಿಷ್ಟಜನಪೂಜೋತ್ಸಾಹವ ಆಂ ವಹಾರಚತುವರ್ಮ್ಮ ಖರ್‌ 
ಅಪ್ಪ ಶ್ರೀಮತ್‌ ಪಬ್ದಲನಾಲ್ಲೂಜೌರ್ಪ್ಪದಿಂಬರ್‌ (ಸೌ. ಸಸ, ೩೬-೯; 
1084)- [ಸಂ.-) 

ಪೂಜೋಪಕರಣ (ನಾ). ಪೂಜೆ ಮಾಡಲು ಬೇಕಾಗುವ ಸಾಧನ, 
ಸಲಕರಣೆ : ಚಿನ್ನ ಬೆಳ್ಳಿಗ ಪೂಜೋಪಕರೆಣ, ಸೇವೋಪಕರಣ . . 


ಪೂಜನೀಯ ವ್ಯಕ್ತಿ ; “ಪ್ರಶೀಕ್ಷ್ಯಃ, ಪೂಜ್ಯ ಈ ೨ ಪೂಜಿಸಲ್ಪಕ್ಕೆವಂ” 
(ಸರಾಯಿ. ೩೩-೨೨೪); ಉಟ್ಟು ತೊಟ್ಟು ಪೂಜ್ಯನಾಗಿ ಬಂದ ಜಂಗಮ. 
ವಿಶೇಷವೆಂದು ಕಂಥೆಬೊಂತೆಯ ಜಂಗಮ ಬಂದರೆ ಹೀನವೆಂದು ಕಂಡೆನಾದರೆ 
ಪಂಚಮಹಾಪಾತಕ (೨೫5. ೪೦೦); ಪೂಜ್ಯರೆ, ತಮ್ಮಾಜ್ಞೆಯೇನು ? ಕರುಣಿಸ 
ಬೇಕು (ಕಾಳುಂಕ. ೨೭-೨೦); ಪೂಜ್ಯನನನ್ನ ಮಹನೀಯನೆಂದು ತಿಳಿಯುವುದೇ 
ಭಕ್ತಿ ಎನಿಸುವುದು (ಕಂ. «). ೩. ಪತ್ನಿಯ ಅಥವಾ ಪತಿಯ 
ತಂದೆ; ಮಾವ. ೪. ಆದರಣೀಯವಾದುದು ; ಮನ್ನಣೆಗೆ 
ಯೋಗ್ಯವಾದುದು: ಆಗಸದೊಳು ಚರಿಸುವ ಸುರಸತಿಯರ ಸೋಗೆ 
ಮುಡಿಗೆ ಪೂಜ್ಯವಾಗಿ ಆಗರಳಿದ ಕಸ್ತೂರಿ ಹೊಂಬಾಳೆಯ ಪೂಗ ನೃಕ್ಷಗಳೊಪ್ಪು 
ತಿಹುವು (ಕಂಠಂ. ೨-90); ಪ್ರಕೃತಿಹಿತಾರ್ಥಂ ಕ್ಷಿಶಿಪಾಲಕರುದ್ಕೋಗಿಸುಗೆ 
ಪೂಜ್ಮಮೆನಿಸುಗೆ ಜಗದೊಳ್‌ ಸುಕವಿಗಳ ಸೂಕ್ತಿ (ಕಾಳುಂಠ. ೦೦೬-೨೯೪). 
೫. ಸೊನ್ನೆ ; ಶೂನ್ಮ © ರಾಜ್ಯಗೋಮಿನಿಯೊಳು ನೆಲಸಿರ್ದೆನೆಂದೊಡೆ 
ರಾಜ್ಯವು. ತಾನದಸ್ಮಿರವು ಪೂಜ್ಮವಾಗಿರಬೇಕೆನಲಾಯುಷ್ಕವು ಪೂಜ್ಯವಲ್ಲದೆ 
ಚಿರವಲ್ಲ (ಅಶಂಕ. ೩-೦೩೦) ; ಜನಾರ್ದೆನನ ಆಡಳಿತದಲ್ಲಿ ಸಂಪಾದನೆಯು 
ಪೂಜ್ಯವುದುಹರಿಂದ ಸಂಸಾರದಲ್ಲಿ ವ್ಮುಜ್ಯಗಳೂ ದಿನದಿನಕ್ಕೆ ಅಧಿಕವಾಗ 
ತೊಡಗಿದುವು (ರುಠರೂ. 909). [ಸಂ.) 

ಪೂಜ್ಯತೆ (ನಾ). ಗೌರವ; ಮನ್ನಣೆ: ಪೂಜ್ಯಪದರನಾರಾಧಿವ ಜನಕ್ಕೆ 
ಪೂಜ್ಮತೆಯರಿದೇ (ಶಾರ್ಕೃಥ್ರಿ. 09-60೬); ಧಾರ್ಮಿಕ ಮತ್ತೂ ಆಧ್ಯಾತ್ಮಿಕ 
ಮಹಾಪುರುಷರ ಆದರ್ಶದಲ್ಲಿ ಯುವಕರಿಗೆ ಪೂಜ್ಮತೆಯೂ ಆಸಕ್ತಿಯೂ 
ಇರುವುದರಿಂದ ಅವರ ಜೀವನಕಥನಗಳೂ ತತ್ವದೈಸ್ಟಿಗಗೂ ಪಠ್ಯವಸ್ತು 
ಎನಲ್ಲಿ ಅಳವಡಬೇಕು ($6. ೦೭೦). (ಸಂ. ಪೂಜ್ಯತಾ] 

ಪೂಜ್ಮಪದ (ನಾ)- ೧. ಗೌರವದ ಸ್ಥಾನ; ಆದರಣೀಯವಾದೆ ಪದವಿ ; 
ನನ್ನನ್ನು ಯಾವ ಗೃಹಿಣೀಪದದಿಂದ ನೀಚನಾದ ನೀನು ಒಮ್ಮೆ ಭ್ರಷ್ಟ 
ಗೊಳಿಸಿ3ಸ5ವೆಯೋ ಆ ಪೂಜ್ಮಪದವು ಜನ್ಮಜನ್ಮಾಂತರದಲ್ಲಿಯೂ ನನಗೆ 
ದುರ್ಲಭವಾಗಿಬಿಟ್ಟಿತ: (ಕಳೆ. ೩೬). ವ. ಆದರಣೀಯವಾದ ಪದವಿ 
ಯಲ್ಲಿರುವವನಾ ; ಪೂಜನೀಯ ವ್ಯಕ್ತಿ: ಹರಿವಧು ನೂಪುರಮಂ 
ಜಿನಚರಣದೊಳಳವಡಿಸಿ ತಳೆಯೆ ಶಿರದೊಳ್‌ ಮಣಿಶೇಖರೆಮೆನಿಸಿತಂತೆ 
ಪೂಜ್ಯಪದರನಾರಾಧಿಪ ಜನಕ್ಕೆ ಪೂಜ್ಮತೆಯರಿದೇ (ಈಾಶ್ಮೇಶ್ರಿ. ೦೪-೦೦೬). 

[ಸಂ-] 

ಪೂಜ್ಮಪಾದ (ನಾ). ೧. 'ಧರ್ಮಬೋಧಕರು, ಸಂನ್ಯಾಸಿಗಳಂ 
ಮುಂತಾದವರನ್ನು ಸಂಬೋಧಿಸಂವಾಗ ಗೌರವಕ್ಕಾಗಿ ಬಳಸುವ 
ಶಬ್ದ : ಪೂಜ್ಯವಾದ ಶ್ರೀ ಶಿವುನಂದಸ್ಥಾಮಿಯವರು ಈ ಪೀಠದಲ್ಲಿ ಕುಳಿತು: 
ಕೊಳ್ಳಲಿ (6). ವಿ. (ಕ್ರಿ. ಶ. ೬೦೦ರಲ್ಲಿ ಇದ್ದ, ಪ್ರಸಿದ್ಧನಾದ) 
ಒಬ್ಬ ಜೈವಮುನಿಯ ಹೆಸರು : ಪೂಜ್ಮಪಾದಸ್ವಾಮಿಗಳ ಪದಂಗಳೀಗೆ 
ಶಾಶ್ವತಪದಮಂ (60ಫು. ೦-೦೦); ಸುಕವಿಪ್ರಣತವ್ಮಾಕರಣಕರ್ತೃಗಳ್‌ 
ಗಗನಗಮನಸಾಮರ್ಥ್ಯರ್‌ ತಾರ್ಕಿಕತಿಳೇರೆಂದು ಪೊಗಟ್ಟುದು ಸಕಳಜನಂ 
ಪೂಜ್ಮಪುದಭಟ್ಟಾರಕರಂ (ಖನುಂತ. ೨). (ಸೆಂ.] 

ಪೂಜ್ಮಪಾದತೆ (ನಾ). ೧. ಪಾದಗಳಿಗಿರ.ವ, ಪೂಜೆಯನ್ನು ಪಡೆಯಂವ 
ಘನತೆ. ೨. ಪೂಜ್ಮಪಾದಮುನಿಯಂತೆ ಇರುವಿಕೆ. ೧.೨: 
ಕಿತಿನಾಥವ್ರಜಪೂಜ್ಮಪಾದತೆ ನಿಜಾಚಾರ ಪ್ರಶೀತಾಕಳಂಕತೆ ವಿದ್ವನ್ನುತ 
ವೀರಸೇನತೆ ನಿಜಂ ತ೦೦ (ಕೂರ್ರಥ್ರ. ೦-೩೦). [ಸೆಂ.  ಪೂಜೃಪಾದಶಾು) 

ಪೂಜ್ಯಭಾವ (ನಾ). ಗೌರವದ ಭಾವನೆ : ಆದರಭಾವ ; ಅವಳ ಅಕ್ಕ 


ಪೂಜ್ಮಭಾವನೆ ೫೭೪೯ 
ಸುಂದರಿಯ . - - ಗುಣಶಾಲಿನಿಯಾಗಿದ್ದದ್ದರಿಂದ ಚಂದ್ರಶೇಖರನ 
ಯೋಗ್ಯತೆಯನ್ನು ಗ್ರಹಿಸಿ ಅವನನ್ನು ಪೂಜ್ಯಭಾವದಿಂದ ಕಾಣ:ತ್ತಿದ್ದಳು 
(ರಿಂಕಿಮ. ೨೦೦). ಸಂ.) 


ಪೂಜ್ಯಭಾವನೆ (ನಂ). ಮ ಪೂಜಾ ಗಡ್ಡವು  ಎದೆಯವರೆಗೂ 
ಬೆಳೆದಿದ್ದು ನೋಡುವವರಿಗೆ ಒಂದು ಪೂಜ ಓಜ್ಜಭಾವನೆಯನ್ನು ೦ಟುಮಾಡು 
ಶ್ರಿದ್ದುದು (ಳಳಹು. ೦). [ಸಂ. ಪೂಜ್ಮಭೂವನೂ] 
ಪೂಜ್ಯವಂತ (ನಾ). ಗೌರವಾನ್ವಿತನಾದವನು ; ಮಾನ, : ಪೂಜೆಯಿಂದ 
ತಾ ಪೂಜ್ಯವಂತನಾದಿಹೆನೆಂದು ಮಾಡುವನಿರವು ಹೊಲಶಿ ತನ್ನ ಹೊಲೆಯ 
ಮಜಕಿವ: ಶುದ್ಧ ನೀರ ಮಿಂದೆನೆಂದು ಕೆಲವರ ಮುಟ್ಟುವಂತೆ ಆ ವಿಧಿ 
ನಿಯತ್ತು ತ್ರಿಕರಣಶುದ್ಧವಿಲ್ಲದ ಪೂಜೆ (ನೋಳಮೂ- ೩೯-೧೬೨). 
[ಸ. ಪೂಜ್ಯವತ”] 
ಪೂಜೆ (ನಂ)... ಗೌರವಾರ್ಹಳಾದವಳು ; ಆದರಕ್ಕೆ ಜೂ" 
೪ಳದವಳು; ಮಾನೆ : ದಯೆಯ ತವರ್ಮನೆ ಭವ್ಯ ಕ್ರಯ . ಭುವ 
ಪೂಜೆ ಚೇಳಿನಿ 'ಧರೆಯೊಳ್‌ (ರರ್ಮಾಮ್ಮ. ೬-೪); Fh 
ಇಸ್ಟೀಯಣಿ ಹೇಳಿದುದು ನನ್ನ ಕೋರಿಕೆಯೇ ಅಲ್ಲವೆ? (ಉಾಳುಂತ- ೦೧೩-೪): 
ಪೂಜ್ಮೆಯಂ ಪ್ರಾಣವಲ್ಲಭೆಯಾಗಿ ಪಡೆದ ನಾಂ ಧನ್ಮನೈ (ಶ್ರೀರಾಮಾ, 
೭೨೩-೩೦೮). [ಸಂ. ಪುಜ್ಯಾ? 
ಪೂಟ, ಪೂಟಿ, ಹೂಟ, ಹೂಟಿ, ಹೂಟೆ (ನಂ). ೧. ಏರ್ಪಾಟು ; 
ಯೋಜನೆ : ಇನ್ನುಮೋದಂ ಬಯ ಪೂಟಮಂ ಪೂಡಿದರ್‌ (ಹೊಂಗಳು 
೩೭-೦). ಪೂಟಿ : ೨. ಬಂಡಿ, ರಥ, ಕುಂಟೆ, ನೇಗಿಲು ಮೊದಲಾದುವು 
ಗಳನ್ನು ಎಳೆಯುವುದಕ್ಕಾಗಿ ಎತ್ತು, ಕುದುರೆ ಮೊದಲಾದುವು 
ಗಳನ್ನು ಅಳವಡಿಸಿ ಕಟ್ಟುವಿಕೆ, -ನೊಗ ಹೇರುವಿಕೆ : ಚಿತ್ರಂ ಪೂಟಿಯ 
ಬೆಳ್ಗುದುರೆಯ ತನ್ನ ರನ್ನದೇರಂ ನೂಂಕಿ ಕೋಲ ಹಂದರಮನೊಡ್ಡಿ 
. ನಿಲ್ಲೆಂದು ತಡೆದಂ (0ನೂಕ್ಕ. ೪೩-೬೩). ಹೂಟ : ೧. ಹೂಟ ಇನ್ನೇನು 
ಗೆದ್ದಿತು ಎನ್ನುವ ಹೊತ್ತಿನಲ್ಲಿ ಅಮ ಹೀಗೆ ಕಾಲು ಜಾರಬೇಕೆ? (890. 
೩೩೦) : ಕಾಳು ಮನೆಗೆಯ್ದಿ ಮದುವೆಯ ಹೂಟವಂಂ ತಿಳಿ॥ ಕೇಳಿದಂ ಕಡೆಗೆ 
ಕಾಲ್‌ಗಟ್ಟಲಿಹ ಕೇಡಂ (೦೨ರ. ೦೪೦-೩೦೬). ವ: ಧುರ್ಯಃ 
ಧೌರೇಯಃ ಈ ೨ ಹೂಟದೆತತ್ತಿ (ಹಾಯು. ೪9-000) ; ಹೂಟದೊಳು 
ಏರಂಡ ಕಿಟ್ಟದೊಳು ಹೆಟ್ಟಂ (ರಿದ್ಮಿವುಂ. ೪೦). ೩. ತೋರಿಕೆ; ನಟನೆ: 
ಶಿಪನತ್ತ ಕಾಲಾಗಿ ಮಜಕಿದು. ಹೂಟದ ಹೆಣನ ಮಾಳ್ಕೆಯಿಂದಿರ್ಪನಂ 
ಅಜಕಿಯಟ್ಟಿ - - . ಕಾಲ್ತೆಗೆಯೆನಲು (ಎಕ್ಕಿತ್ಳ. ೪-6-4). ೪. ಕುಯುಕ್ತಿ : 
ಪಿತೂರಿ; ಸಂಚು; ಜಾಲ: ನಮ್ಮ ತಪವನು ಕೆಡಿಸೆ ಸುರರು 
ಹೂಡಿದ ಹೂಟ. -ಇಂತಿಲ್ಲದಿನ್ನಿಲ್ಲ. ಬಲ್ಲೆ ನಾನನರಾಟಿ (ಅತಕ್ಕೆ. ೪೪-೪), 
ಎಲ್ಲ ತರಹದ ಹೂಟ ಆವುಟಗಳೂ ನಿಷ್ಫಲ ುವಾಎಾಗ ಅವನನ್ನು ಹಿಡಿದೆಳೆದ» 
ರಂಪ ಮಾಡುರ_ಉೆ (ತಂಜುಂತ. ೩೬೩). ಅವನನ್ನು ಉಳಿಸಿಬಿಡಲು ಹೂಡಿದ 
ಹೂಟ ಅದು (ಜ:ಕರಾ. 3110) . ೫. ರಚನೆ; ಬಂಧ; ಸೇರುವೆ: 
ಸರಳ ಹರಹಿನ ಹೂಟವನು ಕಾಹುರದ ಕಡುಹಿನಲೊದೆದು ಬೊಬ್ಬಿ ಜ* 
ಮುರವಣಿಸಿದನು ಪಂರ್ಥನು (ಕುರ್ಕಾಳ. 0%-೩0)- ಹೂಟಿ ; ೨. "ಎಳ 
ಹೂಟಿ' ಪರಾ. ಹೂಚೆ : ೨. ಧೃತಿಗೆಡಿಸಿ ಹೋರಿಗಳ ಹಿಡಿಕುಂಗಳ ಬಡಿದ 
ಹೂಟೆಯಂ ಹೇಜುವಂಶ್ರಿತರ ರಕ್ಷಿಸಲಜಯನು 
(ಲಶಿತಂ ೩೯-೨೦) ; ತ್ತೆ ಕಡಿದನು ರಥವ ಚಾಪವ ಮತ್ತೆ ಹೊಸ ಹೂಚೆ 
ಯೊಳು. ಹೊಕ್ಕರು ತೆತ್ತು ಸವೆಯರು ಶೌರ್ಯದಭಿಮಾನವನು ಪಟು 
ಭಟರು (ಕುಪ್ಮಾರೀ. 6-೩). ಓ. ಉಳುಮೆ; ಬೇಸಾಯ; ಸಾಗುವಳಿ: 
ಯೂರೆಯಾರ ಹೊಚೆಯಲುಂ ಚರ: ದೇವರ್ಗ್ಗೆ ಸಹಸ್ರ 
ಗಡುಗೆ ಪೊಜೆ ನಿವೇದ್ಯಕ್ಕೆ .. . ಯೆರೆ ಮತ್ತ ೧ ಕಂ ೪೫೦ (ಸಾ: 
33--(, ೨೭೬೨ ೭; 1183); ಜಡಿಮಳೆಯಾದುದರಿಂದ ಯಾರೂ ಹೂಟಿಗೆ 


ನುನ್ನತ ಬಂಜೆಯಾಕಳಂ 
ವಾ 


ಪೂಡು 


ಹೊರಡುವ ಹುಗಿರವಿಲ್ಲ (ನಡೆ೦ಾ. 13. ೨೨೩) : ಬೀಜ ಬಿಶ್ತಿಸುವ 
ಸಮಯವಮಗಲಿಲ್ಲವೆ ? ಗದ್ದೆ ಹೂಟೆಯಾಗಬೇಡವೇ? (ಮುಗಿಯು. ಇ): 
೬. ಭಾರ; ಹೇರು: ಭಣ್ಣಿ ಗೆ ದಣ್ಣಿಗೆ ವೊಂದು ಸೆವೆಯಯ್ದ್ಹು ಹೂಟೆಯೆ 
ರಡರ್ಕ್ಶಂ ದಣ್ಣಿಗೆವೊಂಡು(ದು)ಸೆವೆಯೆರಡು (ಎಇ: 22%. ೩೪-೩೨; 1135)- 
೮. ಕಟ್ಟು : ಬಂಧನ : ಇಕ್ಕೆಲದೊಳು ಕಬ್ಬಿಯೊಳ್‌ ಕಟ್ಟೆ ನೇಲುತಿರ್ಪುಕ್ಕಿನ 
ಗುಂಡುಗಳಿಂದ ದಿಕ್ಕುದಿಕ್ಕಿನ ಹಗ್ಗದ ಹೂಟೆಯಿಂದಶಿಕಕ್ಕಸದಿಂ ನಡೆಯಿಪರು 
(ಕುರಾಸಾಂ- ೯-೪6). ೯. (ಉದ್ಯೋಗದಲ್ಲಿ ಬಂಡವಾಳವನ್ನು) ತೊಡ 
ಸುವಿಕೆ ; ಹೂಡುವುದು : ಖಾಸಗಿ ಉದ್ಯಮಗಳಲ್ಲಿ ಬಂಡವಾಳ 
ಹೂಟೆಯ ಬೆಳೆಯುವುದಕ್ಕೆ ಉತ್ತೇಜನ ಕೊಡುವುದರ ಮೂಲಕ 
ಪ್ರಪಂಚದ ಆರ್ಥಿಕಾಭಿವೃದ್ಧಿಗೆ ಸಹಾಯ ನಿ:ಡುವುದೇ ಕಾರ್ಪೊರೇಷನ್ನನ 
ಉದ್ದೇಶವಾಗಿದೆ (50ತಸಂ. ೦೦೪). 
ಹೂಟಿ ಹಾರು ಇ ಬಂಡಿಯ ಹಿಂಬದಿಗೆ ಭಾರ ಜಾಸ್ತಿಯಾಗಿ 
ನೊಗದ ಭಾಗ ಕಳಚಿಕೊಂಡು ಮೇಲಕ್ಕೆ ನೆಗೆ: (೪. 
[« ಪೂಡು) 


ಪೂಟರ್ಜಿ (ನಾ). ಸಾರಾಂಶವನ್ನು ಒಳಗೊಂಡ ಅರ್ಜಿ : (೪). 


[ಪೂಟು (-ಆ ಫೂಟು) * ಅರ್ಜಿ] 


ಪೂಟಲಾಯರಿ 'ಫೂಟ್‌ಲಾಯರಿ' ನೋ. 


ಪೂಟಿ 'ಪೂಟ' ನೋ. 
ಪೂಟು "ಫೂಟಂ' ನೋ. 


20] ಪೂಟುಲಾಯರು «ಫ್ರಟ್‌ಲಾಯರು' ನೋ. 


42 


ಪೂಡಿಸು, ಹೂಡಿಸು (ಕ್ರಿ). ೧. ತೊಡಿಸಂ; ಸೇರಿಸಂ; ಹಾಕು: 


ಸೊಕ್ಕಿದರವನ ಭೈತ್ಯರೆವರೆಬ್ಲರಂ ತಂದಂ ಕಾರಾಗಾರದೆೊಳ್ಲಿಗಳವುಂ 
ಪೂಡಿಸುವೆನು (ಕೈಜಫಾ. ೨೪-೨೩). ೨. (ಬಂಡಿಯ ಮೇಲೆ ಹೇರಿ) 
ಸಾಗಿಸು; ರವಾನಿಸು : ಎಣ್ಣೆಸೆಯ ಸೀಮೆಗಳನೊತ್ತಿದಂ ಪೂಡಿಸಿದ 
ನವರವರ ಮನೆಗಳ ಸುವಸ್ತೂಜಾಲಂಗಳಂ ತನ್ನ ಪುರಕೆ (ಕೈರಿತಿರಾ, 
೨೪೨೪). ೩. ನಿರ್ಮಾಣ ಮಾಡಿಸು; ರಚನೆಗೊಳಿಸು : ಧರಣಿ 
ಬೊ;ಯಿುತಿ ಧರೆಯೊಳ್‌ ಹೊಡೆಹುಲ್ಲ ಬೀಸಿ ಪೂಡಿಸಿ ಪಡೆದಳು ತುಂಗಭದ್ರ 
ಮಧ್ಮದ ಮೊಣನ೦ (ಎಕ. ೫೭1, ಹೊನ್ನಾಳಿ. 6-08; 1220). ೪. ತಂದು 
ಒದಗಿಸು; ತರಿಸು : ಶಕಟಸಂದೊ. ಹದಿಂ ಪೂಡಿಸುವ ಸಂಭಾರದಿಕರಕಧಿ 
ಪತಿಯಾದನನಿರುದ್ದನು (ಕೈಖಠಾ. ೪:೭): ಹೂಡಿಸು : ೨. ಆಂಧ್ರ 
ಇಳುಂದ್ರಾಳಿಗಳನಪ್ಪಳಿಸಿ ಹೂಡಿಸಿದನು ಮಹುಧನವ (ಳ:ವ್ಮಾಸ.- ೪-00) 
ರೂಢಿಗುತ್ತರಕುರುಗಳರ್ಥವ ಹೂಡಿಸಿದನರಮನೆಗೆ ದೈತ್ಯರ ಬೀಡ 
ಬಟನಗೈದನು (ಕುಪ್ಮ್ಠಾಎ. ೭-೯). ೩. ಕಂದರ್ಪಾಂಧಕನನುಳುಹುವೊಡೆ 
ತನಗಿನ್ನಿಂಧನವ ಹೂ[ಶಾ59ಂ. ಮಾ)ಡಿಸುವುದೈಸಲೆಯೆಂದನಾ ಭೀಮ 
(ಕಾವ್ಮಾಅ. ೨೨-೩೬), ೫. (ಕಂದುರೆಗಳನ್ನು ಬಂಡಿಗೆ ಹೂಡಿ) 
ಅಣಿಗೆೊೊಳಿಸು; ಸಿದ್ಧಪಡಿಸು : ಈ ರಥವನೇ ಹೂಡಿಸಿದೆನೀ ಸಾರಥಿಯ 
ಬೆಸಸಿದೆನು (ಕ:ಫ್ಯಾಅ: ೦೨-00). ೬. ನೊಗವನ್ನು ಹೇರಿ, ಎಳೆಯಲು 
ತೊಡಗಿಸಂ,..ಎಳೆಯಿ:ರಿು : ಅವನಿಸುರರೊಳೀ ಸೋಮಯಾಜಿಯೆನಿಪ ವಂ 
ಕೊಯ್ದು ಇನಿತು ನೀರಂ ತೋಜರೇ ಧಿಕ್ಕನೆ ಇದಕೆ ಆಜದಡೆ ನಿಮ್ಮುವನಿ 
ನಿಬರಂ ಪಟ್ಟಣದ ಸುತ್ತೆ ಳೆಹೂಟೆ ಹೂಡಿಸುವೆ [ಾಕಾಂ. ಹೂಟೆಯೊಳಿಳಸುವೆ] 
(5ಸಫ್ರು. 3೭ 60). ೭. ತೊಡಗಿಸು; ಆರಂಭಿಸು: ಬೇರೆ ಹವ್ಯಾಸ ಪೂಡಿಸ 
ಬೇಕು (ಮಂನಿಮಾ. ೬೧). (ಡು + ೨. ಇಸ್ಮು] 


ಪೂಡು, ಹೂಡ್ಕು (ಕ್ರಿ). ೧. ಬಂಡಿ, ರಥ, ರೆಂಟಿ, ಕುಂಟಿ ಮೊದ 


ಲಾದುವುಗಳನ್ನು ಎಳೆಯಂವುದಕ್ಕಾಗಿ ಅವುಗಳಿಗೆ ಎತ್ತು, ಕುದುರೆ 
ಮೊದಲಾದುವನ್ನು ಹೆೊಂದಿಸಂ, ಕಟ್ಟು; ನೊಗ ಹೇರು: 
ಬೆಳ್ಳಿ  ಪೂಡಿದ ಪೊನ್ನ ರಥಮಂ ಬೆಳ್ಳಟಕ್ಕಿಯನರಸರ್ಕಳೇ 


ಪೂಡು 


ಜಂವುದುಮಂ . . - ಕಂಡೆಂ (ನಠ್ಕಾರಾ. 68 ೩೦) ; ಆ ರಥದೊಳೊಡಂಬಡೆ 
ಪೂಡಿದ ಕಂದುರೆಗಳುಂ . . - ಅಸದಳಮೆಸೆಯೆ (ಶಂಜರಾ. ೦೦-೩೨ ನ); 
ಸಂಜೀವಕ ನಂದಕಾಖ ವೃಷಭಂಗಳನಿಂಬೆನೆ ಪೂಡಿ ತಳರ್ದಂ 
ವಣಿಗ್ವರಂ (ಶುತಕಂ. ೨೩-೬೩). ೨. ಅಣಿಗೊಳಿಸಂ; ಹಿದ್ಧಗೊಳಿಸು : 
ಗಿಳಿಯ ಬಣ್ಣದ ಕುದುರೆಗಳೊಳ* ಪೂಡಿದಜಿತಂ ಜಯುಮೆಂಬ 
ರಥಮನೇಲ: (60ಪು. ೦೨ ಓ ೮); ಎಯ್ದೆ ಪೂಡಿ ತರವೆ:ಟಸ್ತೀರೆಲ್ಲವುಂ 
(ಅರೇ. ೨-5೩) ; ಪಬಣಿಸು ಕುದುರೆಯಂ ಪೂಡು ತೇರಂ ಭಟರ್‌ ಕೈದು 
ಗಳಂ ಕೈಕೊಳ್ಳಿಂ (37ಎ. ೩॥8)- ಮ. (ಬಂಡಿಗಳಲ್ಲಿ ಸರಕುಗಳನ್ನು 
ಹೇರಿ) ಸಾಗಿಸು; ರವಾನಿಸಂ; ಕಳಿಸು : ನಿಚ್ಚಮೊಂದು ಮನೆಯೊಳೆರಡೆಮ್ಮೆ 
ವೋರಿಯೊಳ" ಪೂಡಿದ ಪನ್ನಿರ್ಜಂಡುಗದಕ್ಕಿಯ ಕೂಚುಮು[(ನ)ದರ್ಕೆ ತಕ್ಕ 
ಪರಿಕರಮುಮನೊರ್ವ ವತಾನಸಂ ಕೊಂಡು ಪೋಪ: (ಶಶ. ೩-೨೫ ರ). 
೪. (ಬಂಡಿಯಂ ಮೇಲೆ) ಸಾಗು ; ರವಾನೆಯಾಗು : ಹರಿಯಜವುರೆದ 
ಸರಕುಗಳ" ಪೂಡಿದುವು ಶಿವಲೋಕಕೆ (ಕೆಬಫು. ೪0-40). ೫. ಜೋಡಿಸಂ ; 
ಸೇರಿಸು : ಕರಿಯ ರದನಂಗಳ್ಲಿ ತಲೆಯೋಡ ಸೊರೆಗಟ್ಟಿ ನರದ ತಂತ್ರಿಯ 
ಮೂಡಿ ದಂಡಿಗೆವಎಡಿದು ವಾಡಿದುವು ಕೆಲವು (ಕೈಎಳಾ. ೨೨-೨೪). 
೬. ಬಿಲ್ಲಿಗೆ ಬಾಣವನ್ನು ತೊಡು ; ಶರಸಂಧಾನ ಮಾಡು ; ಪೂಡು 
[ಶಿತ]ಶರಸಂತತಿಯೆಂ ಬಿಲ್ಲೊಳ" (₹ಂಶಠಾ, 8-6೩) ; ಅರ್ಜುನನದ್ರಿ 
ಬಾಣವುಂ ಪೂಡಿದಂ (ಕ್ಲಂ. ೧೩-೦೫) : ಮದನಶಬರ ಸಂಯಮಿಮೃಗ 
ಗಳಿಗಾಗ ಕದುಬಿ ಪೂಡಿದ ಪೂಸರಕೆ ಪುದುಗದ ಮಿಂಟೆಗಳಿನೆ ಪರಡುಗಳತಿ 
ವುದವನಿತ್ತುವು. ನೋಳ್ಪರಿಗೆ (152, ೪೦೪). ೭. ತೊಡಿಸು; 
ಅಳವಡಿಸು: ಕಂಳಿಂದನಂ ದಂಡಿಸಿದನಾ ದುಷ್ಟಬುದ್ಧಿ 

ಸೆಅ?ಮನೆಗಿಕ್ಕಿ ನಿಗಳಮಂ 56ುಲ್ಲೆ ಪೂಡಿ (ತೈಿನಂ9- ೩೦-೨೬). ೮. (ಆಟ, 
ಕೆಲಸ ಮುಂತಾದುವನ್ನು) ಹಮ್ಮಿಕೊಳಂ್ಫ ; ಪಿಂಗುಕ್ಷನಕ್ಷಕ್ರೀಡೆಯಂ 
`ಶಕುನಿಯೊ೪ಳ್‌ ಸಮಟ್ಟಿ ಪೂಡಲ್ವೇಟಿರ್ಹಿ (ಶಶ. ೬-೬೯2). 
೯. ತೊಡಗು ; ಮೊದಲಾಗು ; ಆರಂಭವಾಗು : ಪೂಡಿದುದು ಕರ್ಕಶದ 
ಕಾಳೆಗಂ ಸವ್ಮಸಾಚಿಗೆ ಬಭ್ರುವಾಹನನ ಕೂಡೆ (ಕೈಬರಾ- ೦೬-39). ೧೦, 
ಉಂಟುಮಾಡು ; ಆಗಿಸು : ಕಲೆಗಳ ವಿಲಾಸಮಂ ಪೂಡುತ್ತೆ ಕೂಡುತ್ತೆ 
ಕಣ್ಣೆಸೆದರೆಳವೆಣ್ಗಳು (ಕೈರಿಂಥಳಿ: ೩೦-೦೪): ೧೧. ಗಂರಿಯಿಡು ; ಚಾಚು: 
ನಿನ್ನನಿಲ್ಲಿ ಕೊಲ್ಲದೆ ಮಾಣೆನೆಂದು ಸುರಗಿಯಂ ಕಿಟ್ಟು ಗಂಟಲ್ಲೆ ಪೂಡು 
[ಕಾಕಾಂ. ಮೋದು]ವುದುಂ (ರರ್ಶಾನ್ಕು. ೨-036). ೧೨. ಮುಚ್ಚು:ಹಾಕು: 
ಕೂಡೆ ಗಜಬಜವತಾಯನ್ಹಿ ಮನೆಮನೆಯ ಕದಗಳಂ ಪೂಡಿದರ್‌ (ಕಲಕ, 
3೪-38) ; ನಳಿನಾಳಿ...ಬಾಗಿಲ್ಲಳಂ ಪೂಡಿಕೊಳುಶಿರ್ಪುವೆಂಬಂತೆ ಮುಗಿಯೂ 
ತಿರ್ದುವು (ಕೈ ಬಧಃ. ೦೬-೨೦): ೧೩, ಪ್ರಯೋಗಿಸು; ಪ್ರಯೋಗ 
ವತಾಡು : 'ಸುಂಕಿಗನಂಶಿರೆ ಪೂ[ಣಕಾಂ. ಹೂ)ಡಿ ರೇಖೆಯಂ ಭೋರೆನ 
ಲೊಡ್ಡಿ . . . ಭಾಪ್ಟೆನಿಸಲಂಡಿದರಿರ್ವರಿಗೇನೊ ಕೌಶುಕಂ (ಶ್ರಕ್ಕಾಸ್ಟ್ರ. ೪-೦೪): 
ಹೂಡು : ೧. ಅರಿಷಟ್ಕರ್ಮಮಂ ತಂದು ಹೂಡುವೆತ್ತಂ ಮಾಡಿ 
(ಇಳಿಕೆ. ರೇ. 95-08); ಆ ರಥಂಗ್ರಕೆ ವೇದ ನಾಲುಳಾ ವಾರುವಂಗಳ 
ಹೂಡಿದರು (ಉುತ್ಮಾಳ- ೭-೩). ವಿ. ಬಂಡಿ ಹೂಡುವರಂತೆ ತೋರಣಂ 
ಗಟ್ಟುಪರಂತೆ ಬಾಗಿಲ್ಮಾಡುವರಂತೆ . . , ಮುನ್ನಿನ ದರ್ಶನಮುಂ ನಿಶೆ 
ಯುಮೆಂಬೆರಡುಂ ಲೇಸು ಮಾಡುವುವು (ರರ್ಕಾನ್ಮು. ೨-೪); ಬಲ್‌ದೆ ಸೈನ್ಯವ 
ಹೂಡಿ ಹಲಬರ ಕೊಲಿ ಬಲವಕ್ಕುಡೆ ಕುರುಪತಿ ಕಟ್ಟುವಡೆಯನೆ ಕಳನ 
ಮಧ್ಯದಲಿ (ಳುಠ್ಮಾಳ. ೪). ೩. ಸಾರಥಿಗಳನು ಹೂಡಿತಂಶಕಪುರಿಗೆ ತೇಜಿ 
ಗಳಸುವ ಕಾಣುದವು (ಕುಫ್ಕಾಂ. ೪-೪0). ೫. “ಹೊಡು-ಯೋಜನೇ ” 
(ಕಮರಾ) ; ಧರಣಿವೆತಿ ನಿನ್ನಿಂದ ಕರ್ಣನ ತಂರಗವಾಶ್ಲೇೆಯ ಚಮ್ಮಾಟಿಗೆಗೀ 
ಕರವು ಹೂಡು(ಉಕಾ. ಹೊದ್ದು]ವುದಾಯ್ತೂ(೪ಕ್ಕಾಳ, ೩-೨೯); ಹೂಡಿದೆಲು | 48 
ಮರಮುಟ್ಟು ಮಾಂಸದ ಗೋಡೆ .. . ನರವಿನ ಕೂಡೆ ಹಿಂಡಿಗೆ 


185 


ಪೂಡು 


ಬಿಗಿದ ಮನೆಯೊಳಗಾತ್ಮನಿರುತಿರಲು (ಹಂಸ. ೪8); ಮುಖದಲ್ಲಿ 
ನಗೆಯನ್ನು ಹೂಡಿದ್ದರೂ ಕೈಗಳು ಕಂಪಿಸುತ್ತಿದ್ದುವು (ನುಶೋನಂ. 08೩) 
೬. ಮದನಂ ಪುಷ್ಪಬಾಣಂಗಳಂ ಹೂಡಿದ ಬಿಲ್ಲು ಪೊತ್ತು ಪಿಂದಂ 
ಬರೆ (ಗಿ64. ಗಾಂಡೀವದಲಿ ಹೂಡಿದನು.  ಘಲುಗುಣ 
ಪಾಶುಪತಶರವ (ಕುಲ್ಮಾರ್ರೋ, ೧೪-೩೪) ; ಹೂಡಿದ ಕೂರ್ಗಣೆಖುಂದೆ 
ದೈತ್ಯನ ಮೇಯ  ತೋಡಿದನೈದಂಬಿನಲಿ (ಕೋಹಕ. «೪ 0೪). 
೭. ಎನ್ನೆ ಮನೆ ಎಂಬವಂಗೆ ಬ್ರಹ್ಮನಿಕ್ಕಿದ ಕೋಳವಾಯಿತ್ತು ಎನ್ನ 
ಸ್ತ್ರೀ ಎಂಬವಂಗೆ ವಿಷ್ಣುವಿಕ್ಕಿದ ಸಂಕಲೆ ಹೂಡಿತ್ತು (ಕನ್ನದ. ಕ: 
3೪೩-8೩೦); ಒಂಭತ್ತು ಬಾಗಿಲ ಕದವನಿಕ್ಕಿ ಬಲಿದು ಬೀಗವ ಹೂಡಿ 
ನವಸಾಸಿರ ಮಂದಿಯ ಕೊಂದುಳಿದನು ಗುಹೇಶ್ವರ (ಕನತಂ. ೦೦೯-೩೪). 
೮. ತಪ್ಪದೆ ಬಾಲಕೇಳಿಯೊಳು ಮೇಗುಲುಗುಲುಗುಪ್ತಂಡೆಯ ಹೂಡಿದಂತೆ 
ಒಪ್ಪುವಡೆದ ಹಿನುದಿಂಡೆಗಳೆಸೆದುವು (ರೋಹಕ. ೬.೩೦); ಮಕ್ಕಳು. -. 
ಹೊಸ ಕೆಲಸಗಳನ್ನು ತಾವೆ: ಹೂಡಬಯಸುವಂತೆ ಮಾಡಬೇಕು (ಡೂ. ೯): 
೯. ಚತುರ್ವಿಧಸೃ ಬ್ಬಯೊಡ್ಡಣೆ ನಿಗಮಮತದಲಿ ಹೂಡಿತು(ಕುರ್ಯಾಅ. ೦-೬೩). 
೧೦, ಲಜ್ಮೆಗೆನೆಲೆಯ ಮೂಡಿದೆ ಹೂಡಿದೈ - ದುರಿಯಶವನೆನೆಗೆ (ಕುರ್ಮಾರೀ. 
೬೨೬). ೧೧. ಕೃಪಾಣವ ಜಡಿದು ಗಂಟಲ ಬಳಿಗೆ ಹೂಡಿದನರಿವುದಕೆ ಕೊರಳ 
(ಕರಾ ರ್ರ್ರೋ. 0೪-00) ; ದೆಸೆಯಿಂದೆ ದೆಸೆಯಾವ ತಾಣಕ್ಕೆ ಹೂಡಿದ 
ಹೊಸಮಸೆವೆತ್ತ ಖಡ್ಗದಲಿ ಕುಸಿವೆತ್ತಾ ಖಳನ ಮಸ್ತಕವ ಕೀಳ್ತಡಿಸಿ 
ರಂಜಿಸೆ ಕಾಮದೇವ ನಿಟ್ಟಿಸಿದ (ಕೋಹಕ. ೦೦-೬೩೬). ೧೨. ಜಗನರಾಜಕ 
ವಾಯ್ತೂ ಕಂಮುದಾಳಿಗಳೆ ಬಾಗಿಲು ಹೂಡಿದವು ಸೂಆಕಿಗರು ಕವಿಮದು 
ತುಂಬಿಗಳು ಸಿರಿವಂತರರಮನೆಯ (ಕುವ್ಮಾರ್ರೊಃ. ೦-೪೩). ೧೩. ಶಿವ ಶರಣೆಂಬ 
ದಂಡೆಯ ಹೂಡಿ ಗಣಮೋಳಾಪದೆ೨ಬಲಗಿನಿಂದಿಖ್‌ವೆ (4ರ. ೬೯) ; ತೋಳ 
ಮೊದಲ ಚಪ್ಪಳೆಗೊಳಿಸಿ ದಂಡೆಯ ಹೂಡಿ ನಿಂದಿರುವೊಪ್ಪವನೇನ ಬಣ್ಣಿಪೆನು 
(ಕೋಹಕ, 0೨-69). ೧೪. (ಬಲೆಯನ್ನು) ಬೀಸು ; ಒಡ್ಡು: ಸಿಲುಕುವವು 
ಮೃಗಪಕ್ಷಿ ಹೂಡಿದ ಬಲೆಗಳಲಿ ಕಾಡಾನೆ ಬಿ:ಸಿದ ಬಲೆಯ ಕೊಂಬುದೆ (ಕುವ್ಮುಳ. 
೧೫. ಆರಂಭಿಸು; ಉಪಕ್ರಮಿಸು : ಖಂಡೇರಾಯನು 
ಮುಂದಾಗಿ ಕದನವನ್ನು ಹೂಡಿ ಹೈದರನನ್ನು ಚೆನ್ನಾಗಿ ಸೋಲಿಸಿಬಿಟ್ಟಿನು 
(೬ಕಳ. ೪0) ; ಅಂತೂ ಮನೆ ಮಾಡಿಯಾಯಿತು-ಸಂಸಾರ ಹೂಡಿದೆವು 
(ಕೂಶಸಂ. 00). ೧೬. ರಚಿಸು ; ನಿರ್ಮಾಣಮಾಡು : ಕೊಳನ ತಡಿಯಲಿ 
ಹೂಡಿದನು ಶರವಳಯದಲಿ ಚಪ್ಪರವನು (ಕುನ್ಮಾರ್ರೋ. 00-48) ; ಹೂಡುವ 
ಜಗವನೊಂದೆವೆಯಾಟದೆ ಬಯಲ್ಮಾಡುವ ಮರಳಿ ಸೃಷ್ಟಿಸುವ , , . ಒಳ 
ಹೊಟಗಾಡಂವ ಚೇಷ್ಟಕನೀತ (ರೋಹಕ. ೦೩-೭೯); ಶ್ರಿಪುಟಿಯೆಂಬ ಒಲೆಯ 
ಹೂಡಿ. - . ಮಹಾಜ್ಞಾನವೆಂಬ ಪಾಪ ಮಾಡಿ (6೫ಂಡೀ: ೩೦೯-೨೨). 
೧೭. ಉಳು ; ನೇಗಿಲು ಹೊಡೆ : ಗೌಡಬಸವಪ್ಪಯಂಬವನು ಗದ್ದೆ 
ಹೂಡಿಕೊಂಡು ಕೃಷಿರೂಪದಿಂದ ಕಾಲಕ್ಷೇಪ ಮಾಡಿಕೊಂಡು (ಕೆಳವಂ- ೦-೫); 
ನಿನ್ನಪ್ಪನೂ ನಂನೂ ಹೂಡುತ್ತೇವೆ ; ನಡುತ್ತೇವೆ (ಸೃಶ್ನಕೊ-. ೩), ಫಲ 
ನೋಡದೆ ಕೆಟ್ಟಿತು, ಹೊಲ ಹೂಡದೆ ಕೆಟ್ಟಿತು (ಗಾರ). ೧೮. ಊರು ; 
ನೆಡು: ಹುರುಳುಗೆಡದೆಚ್ಚಾಡಿದರು ಫಲುಗುಣನ ರಥದಲಿ ಹೂಡಿದರು 
ಹೊಗರಂಬುಗಳನುಬ್ಬೆದ್ದು ತಮತಮಗೆ (ಕಾವಾ ರ್ರೋ. ೧-೬6) ; ನೆಲದೊಳ 
ಗೊತ್ತಿ ಹೂಡಿದ ಕೈಗೊ:ಲು ಹೊತ್ತು ಬೆಳ್ನಲೆಕೂದಲಾ ಮುದಿಸೂಳಿಯರ 
ಮೊತ್ತವೊಪ್ಪಿದುದು (ಕುವಂ- ೩೬-೦೯೦). ೧೯. ಸಿದ್ಧಗೊಳಂ ನ 
ಅಣಿಯಾಗು ; ನಿಮಿಷಕೆ ಹೂಡಿದವು ತೇರುಗಳು (ಕ್ಮಪ್ಮಾರ್ರೋ. ೨-೦೪). 
೨೦. (ಬ್ಯಾಂಕು, ವ್ಯಾಪಾರ, ವ್ಯವಹಾರ ಮೊದಲಾದುವುಗಳಲ್ಲಿ 
ಹಣವನ್ನು) ತೊಡಗಿಸು ; ವಿನಿಯೋಗಿಸು : ಹಣವಿಶುವವರು ದೊಡ್ಡ 
ಕೆಲಸಗಳಿಗೆ ಹಣ ಹೂಡುವರು (ಹಣಪ್ರ. ೩). 
[ದೇ.॥ ತಮಿ, ವ:ಲ. ಪೂಟ್ಟು) 


೪೨೪೬) | 


ನಸ 


0೩-೦೪, 


ಪೂಡೆ 


ಪಡೆ (ನಂ). ಒಂದು ಬಗೆಯ ಖಾದ್ಯ; ೪ ಅಕ್ಕಿ ಯ ಮಚ್ಚಿ ನಂತೆ 
ಸಣ್ಣಗೆ ಕತ್ತರಿಸಿದ ಬದನೆಕಾಯಿಯ ಚೂರುಗಳನ್ನು ಬೇರೆ *ಚೀರೆ 
ಭಾಗ ಮಾಡಿ, ಒಂದೊಂದಕ್ಕೆ ಒಂದೊಂದು ಬಗೆಯ ಸಂಬಾರವನ್ನೂ 
ಸೇರಿಸಿ, ಚೆನ್ನಾಗಿ ಬೆರಸಿ, ಒಗ್ಗರಣೆ ಕೊಟ್ಟೂ ಒಂದೊಂದಕ್ಕೂ 
ಒಂದೊಂದು ಬಗೆಯ ಸುವಾಸನೆಯನ್ನು ಕೊಟ್ಟು ಬಿಸಿ ಆರದಂತೆ 
ಅರಿಸಿನದ ತರಗೆಲೆಯಲ್ಲಿ ಪ್ರತ್ಯೇಕವಾಗಿ ಕಟ್ಟಿ ಇರಿಸಿದುದಂ : 
ಕಡಿಯಕ್ಕಿಯಂತೆ ಕತ್ತರಿಸಿ ಬದನೆಯ ಕಾಯ . . . ಅರಿಸಿನದ ತಜಿಗಿಂದವಂ 
ಕಟ್ಟಿ ಬಿಸಿಯಾಅದಂತಿರಿಸಲವು ಪೂಡೆವೆಸರಂ ಪಡೆದವು (ಸರಣಿ, ₹-೨೩). 
[ “ಆ ಪೂಡು ? ) 
ಪೂಣ್ಮ್‌, ಹೂಣ್ತನ್ಯಿ (ಕ್ರಿ). ೧. ಹೂಡು; ತೊಡಂ : ಕಬ್ಬುವಿಲ್‌ 
ತುಂಬಿವೆದೆ ಪೂಸರಲ್‌ ಪೂಣ್ಣಿಸಲ್ಲಿಬ್ಬರಮಿದೆಂದು ಮದನಂ ಮಾಲೆಗಾರ್ತಿ 
ಯರ ಹುಬ್ಬೆಂಬ ಚಾಪಮಂ . . - ಅಳವಡಿಸಿಕೊಂಡು ಬಿಡದಬ್ಬರಿಸಿ 
- * * ಕೆಡಪತಿಹನಲ್ಲಿ ಏಟರಕ್ಷಿವ ಗಕುಲವನು (ಟೈಮ ೬-೦೭)- ವಿ. 
ಹೊಂದಿಸು; ಅನ್ವಯಂಗೆೊಳಿಸಂ : ರಸಪುಸರದೊಳು ಸವಿ ಸಂಗಳ 
ವಂತೆ ಪೂಣ್ಣು ಪೇಟ್ವುದು ಕೃತಿಯಂ (ಕುತುಶಾ. ೦-೩)- ೩. ಅಳವಡಂ ; 


ಹೊಂದಿಕೆಯಾಗು ; ಕೂಡಿಕೊಂಡಿರಂ : ಜಾಣ್‌ ಮನಂಗೊಳಿಸೆ 
ಪೂಣ್ಣಿ ರದರ್ಥಕ, ೈತಿಪ್ರಬಂಧಮಂ ಕಿಎಗಿನಿದಾಗೆ . . - ಪೇಟಲೊಡರ್ಚಿದೆನೀ 
ಪ್ರಬಂಧೆಮಂ (ರೇೊಶೋಂಬ. ೦-೦೧) ; ಇಟ್ಟಿ ನವಚಂದನದ ಬೊಟ್ಟಳ 
ವಟ್ಟಿರಲು ಫೂಣ್ಣೆಣ್ಣೆಗಂಟಿನ ತೊಟ್ಟ ಅವಕೆಯ * ಉಟ್ಟ ಸಾಲೆಯ 


ಮೇಲುದೊಬ್ಬರೆ ದಿಟ್ಟೆಯೊರ್ವಳು ನಿಂದಳಂಗಜನಲಗಿನಂದದಲಿ (ಶೇಠಂಶ. 


೦೭೩4): ೪. ಪಡೆ: ಹೊಂದು: ಆ ಖೇಚೆರೇಂದ್ರಂಗಮೇಂ ಬೆರಲಿಂದ 
ಗ್ಲಳಮಾವ ಕಾವ ಗುಣಮಂ ಪೂಣ್ಣಿಂದಭೂಪಾಳಕ (ಎಇ. XXVI 
೩೨.೩೦ ; 1114) ; ಬಂದುದತಿಮೃದುಗತಿಯಿಂ ಪೂಣ್ಣೆಸೆವ ... ಬಟ್ಟದೊಡೆ 


ಗಳಬಲಾನೀಕಂ (೩ಗಂ. 9-006). ೫. ತೊಡಗಿಸು ; ಯೋಜಿಸಂ:ಬಲಸ್ವ 
ನೊಳ್‌ ಬಲಮನೆ ಪೂಣ್ತೂದುಂ [ತಾಕಾಂ. ಮಾಟ್ಟುದುಂ, ಮಾಣ್ಣುದುಂ] 
ಪರಿಭವಕ್ಕೆ ಮೊದಲ್‌ (ರು. 0೨-೦೦೩). ಓ. ಉಂಟಂಮಾಡು ; 
ಆಗಿಸು: ಪ್ರಭು ಕಿಅಯಾತನಂ ನಿಆ್‌ಸಿ  ರಾಜ್ಯದೊಳೆನ್ನನವಸ್ತು 
ಮಾಡಿ ಪೂಣ್ಣಭಿಭವವಾಾಗೋ ಭವದೊಳಿಂತಿದು ನೀಗದು (ಆಂಕ್ರಿ. ೨-೩೪). 
ಪ್ರ ಸುತ್ತುಗಟ್ಟು ; ಆವರಿಸು; ಮಚ್ಚು ; ಕವಿ: ಮೊನೆಯುಂಬುಗ 
ಳೊಳೆ ಪೂಣ್ಣಪನನಿಬರುವುಂ ಕಿಟ೨ಂದು ಬೇಗದಿಂ ಹರಿಗನದರ್ಕೆನಗೆಡೆವೇ 
ಬ್ಯುವೆು ಎಂಬವೊಲನಿಬರುಮಂ ವಪೂಣ್ಣನ[ತನು] ನನೆಯಂಬುಗಳಿಂ 
(ಶಂಶರಾ. ೩-೩೨) ; ಪಾರ್ಥಂ . . - ಶಲ್ಕನ ಪದಾತಿಯಂ ಪೂಣ್ಣನುಗ್ರ 
ಶರಸಂಹತಿಯಿಂ (ಮುಶಾತೇ- ೦೨-4೨). ಲೆ. ಉಪಕ್ರಮವಾಗು ; ಆರಂಭ 
ವಾಗು; ತೊಡಗು: ತಪನಸುತನಂದನ ಸುಧನ್ವರ್ಗೆ ಕಾಳಿಗಂ 
ಪೂಣ್ಣೂದು (ಕೈಬಳಾ- ೦೨ ಸೂತನ). ೯. ಒಪ್ಪಿಕೊಳ್ಳು ಕ ಸಮ್ಮತಿಸು ; 
ಒಡಂಬಡು : ಇಆ೨ಯಲ್ವೇಡೆವ್ಮುನೆಮ್ಮುಳ್ಳುದಂ ನೆಲ್‌ ಕೊಂಡೆವ್ಮೂಯ 
ಬಾಟಕ್ಕಿಯೊಳ್‌ ನಿಅಸುವಂ ನೀನೆಂದು ತಂದಿತ್ತೂ ಕೆಯ್ಲೆಣ*ಯಂ 
ಕೊಟ್ಟಳವಟ್ಟ ಸಾರಧನಮ ಮೂವಿಟ್ಟಿಗಂ ಪೂಣ್ನು ಕಾಲ್ಗೆಅಗಿತ್ತಂತರಿಗಂಗೆ 
ಬೆರ್ಚಿ ಭಯದಿಂ ಗ್ರುಮಂ ಕುಳಂ ರಾಜಕಂ (ಶಂಶಶಾ. ೬-೩೦); ಎನ್ನಾಳ್ತನಪ್ಪ 
ಮೃಗಾಧಿರಾಜಂ ಪಿಂಗಳಕನಂ ಕಾಣದೆಯಂಂ ಆಳ್ತನಕ್ಕೆ ಪೂಜದೆಯುಮಿಲ್ಲಿ 
(೫೬. ಪೂಣ್ಣೆಲ್ಲಿಯು)ಂ) ನಿನ್ನ ಬಾಟ್ವು ಪಾಯಮಾವುದು (ಶಂತಕಂ- ೪೯-0೩4): 
ನಗರನಾಯಃ೭ನುನ್ನೆತಿ ತನ್ನಂ ಮಂನ್ನೆಲೆಯುತ್ತಿರೆ ವಂಂದರಂ. . 

ಸೇವಾವೃತ್ತಿಗೆ ಮೊಣ್ತು ನಿತಾಂತಮೋಲಗಿಸಲಟ್ಟಿದ ಸಾನುವದೆತ್ತಂ 
ಬಂದೆಳಸಿರ್ಪುದೆಂಬಿನಂ ಸೊಗಯಿಪ್ಪುದು ಪೊಮ್ಮದಿಲ್‌ (ಶ್ರಶ್ನಪು. ೨-೦). 
೧೦. (ಕೆಲಸ, ವ್ರತ, ನಿಯಮ ಮೊದಲಾದುವನ್ನು) ಕೈಕೊಳು ; 
ಸ್ವೀಕರಿಸು: ಇರು ವರೌನವ್ರತಮಂ ಪೂಣ್ಣ[ಕಾಕಾ- ಕೊಂಡ, ತಳಿದ] 


೫೭೫೧ 


30 


13 


20 


35 


30 


40 


48 


ಪೂಣ್‌, 


ರಣ್ಮದೊಳಗಾರ್ಗೆ ಮೆಆ್‌ದವೈ ನಿನ್ನೆಸೆವಿಚರಮಂ 6ಳಕೋಕಿಳ (ಅಂಪು. 
60-083) ; ಬೆಸನೆಂದು ಪೂಣ್ಣು ದೇವರ ಬೆಸನಂ ಸುಕುಮಾರರೆನಿಪ 
ರಾಜ: ಮಾರರ್‌ ಬೆಸದಪ್ಪಿದರ್‌ (68ಕ. 00-43); ಆ ವಿಪಶ್ಚಿತ್ತಮಂಂ. 
ಮಾಸತ್ರಯಂಬರೆಂ ಪ್ರಾಯೋಪಗಮನವಿಧಿಯಂ ಪೂಣು ಹಿ (ನೀಮಪ್ರಿ. ೨-೬೪ವೆ) 
೧೧. ದ್ರ ಢವಾಗು ; ಸ್ಥಿ ರವಾಗು : ಪರಭೂಪಾಳಕರುರ್ಕಡಂಗೆ 
ಪಣರ್ವ್ವರ್‌ [ತ]ಮ್ಮಿಕ್ಕಿ ೯ಯೋರ ಸುರ್ಕೀ ಮಯ್ಗರೆಯಲು ಗಣ್ಣಿನ ತೊಣ್ಣಿ 
ನಂಕದಧಟಲ್ಲೊ ೦ಕಸ್ಯ ಳ್ತನಂಬೂಣೆ ದಿಗ ರಿತಾತ್ಮೊ ಜ್ವ ಳಕಿ:ರ್ತ್ರೀ ಪವ್ವ ಶರ 
ಲೋಕಾಲೋಕಮಮಸ್‌ (ಶೈಸಿ. 117, ೨೩- ೩; 1090)- ೧೨. 'ಅಣೆಮಾಡು; 
ಪ್ರಶಿಜ್ಞೆಮಾಡು; ಶಪಥಮಾಡು: “ಪೂಣ್‌-ಪ್ರತಿಜ್ಞ್ಞಾಯಾಂ” (ಕನ:ರಾ) ; 
ಪಾಯು ಮಾಗಧನನೀಗಳೆ ಕಟ್ಟುವೆನಿಲ್ಲಿ ಪೊಣ್ಣು ನಿಲ್ಬನಿತುವರಂ ಸುರಂ 
ಗಹನವಮೇ (ಆ೦ಫು. ೦೨-೭೦); ನಸಮಸ್ತಲೋಕಮಜಾದಂತಿರೆ ಪೂಣ್ಣೆನಗಾಗದಂಗ 
ಜೋತ್ಪತ್ತಿಸುಖಕ್ಕೆ ಸೋಲಲ್‌ (ಶ:ಶಶಾ.0.೬೩) ; ಕುರುನಂದನರ: ಕೊಂದೆ 
ಕರುಶಾಬಾನ:ಜನ ನೆತ್ತರಂ ಕಂಡಿದೆಂ ಪೂಣ್ಣೆರಡಂ ಶೀರ್ಚಿದೆ (ಗಬಾಹು- 
೦-೬೯). ೧೩. ವಚನ ಕೊಡು ; ಭಾಷೆ ಕೊಡು; ಮಾತು ಕೊಡು: 
ಉಟಿಕಿಯಲಾಗದು ನೆಟ್ಟನೆ ಪೂಣ್ಣುದಂ ಪುಸಿವರಾಗಿರದೆ ವತಾನಸರ್‌ (ಕಂಠಾ.0- 
೧೩೩); ಎನ್ನ ಬೇಡಿದುದನೀವೊಡೆ ನಿನ್ನಂ ಕ:ಬೆನೆಂದೊಡಾಕೆಯುಮಾದೆನೆಂದು 
ಪೂಣ್ಣೊಡೆ (ವತ್ಮಾರಾ. 08-೨೩) ; ಇಂತಪ್ಪ ಬನಮನಿದನ್ನನ್ನೆ]:ತನಲನನೂಡ 
ಆಂದು ಪೂಣ್ಡಯ* ಮುಂ ಪೂಣ್ಣಂತೂಡು (ಶಂಪರಾ. ೩-6೩) : ಪೊಣ್ಣುದು 
ಏಫಳಮೆನಿಸವೇ ನೀತಿದಪ್ಪದಿಂ ನೆಗಚಿಕ್ಸಿ ಬಲ್ಲವೋಲ್‌ ನಿನ್ನರಸ೨ (ರಶ್ಯ. 
೩-೬೦)- ೧೪. ನಿರ್ಧಾರಮಾಡು; ನಿರ್ಣಯಿಸಂ: ತನುವಂ ತೆಯ್ದಪ್ಪಳಕ್ಕಂ 
ಬ್ರತದೊಳೆನುತೆ ಕನ್ಮಾಬ್ರತಕ್ಕಂತೆ ಪೂಣ್ಣಿರ್ದೆಂ (ಕಾವಂಉ. ೬೪); ಈ 
ಕುಮಾರನಖಳೋರ್ವಿಗದೊರ್ವನೆ ವಲ್ಲಭಂ ಪ್ರಶಾಪದೆ ಪೆಚನಿಲ್ಲೆನುತ್ತೆ ನೇಆ* 
ಪೂಣ್ಣು ವಿರಾಜಿಪ ರಾಜ್ಯಲಕ್ಷ್ಮಿ ರಾಗದೆ ಬೆರಲೆತ್ತಿದಂತೆ . - - ನವೀನಚೀನ 
ಚೇಲದ ಗುಡಿ ಕಣ್ಣೆ ವಂದುದು (ಕುಸುಮಾ ೬-೭೭) ; ಒರ್ದಿಲದ ನಾಡ ಕಟ್ಟ 
ಕಡೆ ಬೀದಿಯ ` ಹಾದಿಯೊಳೊರ್ಮೆ ಸಲ್ವೆವೆಂದೆರ್ದೆಯೊಳೆ ಪೂಣ್ಣವರ್‌ 
ಪಡದ ಪಾಡುಗಳಾವುದುವಿಲ್ಲ (ಕಳು. 0-69). ಹೂಣ್ಮು : ೧. ಆಲಗು 
ಮುಜ್‌ಯಿತ್ತೂ ಗಟ್‌ ಜಾಲ್‌ತ್ತ ನಾರಿಯ ಹೂಣುವ ಹಿಳುರು ಹೊಳ್ಳಾ 
ಯಿತ್ತೂ ಗೊಹೇಶ್ವರನ ಶರಣ ಅಲ್ಲಮ ಹಿಡಿದ ಬಿಲ್ಲು ಮುಲಯಿತ್ತು 
(ಸರ್ವನ. ೩-೦8೪). ೨. ವೀಣೆಯ ನುಡಿಸುತ ಪಾಡಿದರಿವಳೀಗ ವೀಣೆಗಳೆರಡ 
ನೊಂದಂಗಿ ಹೂಣಿ ನುಡಿಸುತ್ತಿದ್ದಳೆಂಬೊಲಿಹುದು (ಠರತ. ೦೦-೭); ಅಣ 
ವಾದಿಯೊಳಿರಲು ಹೂಣಿ ಲಿಂಗದಿ ಮನವ ಕೇಣವಿಡದಿಹನು ವಿರಶಿಯಲಿ 
ದೇಹದಿಹ ಪ್ರಾಣಲಿಂಗಿಯು ತಾ (ಸರಕ್ಕ. ೦೩6): ೧೪. ಹೂಣೆ ಛಾಂದಸರ 
ನಟ್ಟದೆ ಕಾಮನೆಡೆಗೆ ಪ್ರವೀಣ ದಕ್ಷಿಣನನಟ್ಟಿದನಂ (ಕರಕ- ೪೬-೬೦)- 
೧೫. ಒದಗು; ಉಂಟಾಗು : ಅತಿ ಚಿಂತಾತುರ ಹೂಣಿದುದಾ ಕಾಮಿನಿಗೆ 
(ಅ9ಕ ೬-೨) ಏಣುಕ್ಷಿಯರನೆಣಿಸಿಯೆದೆಗೆಟ್ಟ ಮೋಹಿಗಳು . ರ್ವೀತಳ 
ದೊಳಪಕೀರ್ತಿ ಹೂಣಿ ಹಬ್ಬುವುದೆಂಬುದಂ ನೆನೆಯರು (ಸಮ್ಮ ಳೌ. 6-33). 
೧೬. ಎದುರಿಸು; ಹೋರಾಡು : ಹೂಣಿ ಹಿಡಿದು ಮೊ:ಹಮುಲ್ಲನೆ ಕೆಡಹಿ 

- ಗೋಣ ಮೂಟಾದು ಹಾಕಿದ ಬಲ್ಲಿದನ ನಿರ್ವಾಣಪೂಜೆಯ ಮಾಡಿದರು 
(8 mo: 0೪-3). "೧೭. ಹೇರಂ : ಹೊರಿಸಂ: ಹೂಣಿದ ಹೊ? 
ಜಾಅಕಿದಂತಾದುದೆನಗೆ (ಕರಕ, 6-6)- 

ಪೂಣೆ ಪುಗು. ಪೂಣೆ ಪೊಗು, ಹೂಣ ಹೊಗು, ಹೂಣಿ ಹೊಗು, ಹೂಣೆ 
ಹೊಗು. ಹೂಣೆಯ ಹೊಗು ಎ ೧ ಸುತ್ತುಗಟ್ಟಿ ದಾಳಿ ಮಾಡು, 
ರಭಸದಿಂದ ನುಗ್ಗು : ಅರಾತಿಕಾಳಾನಳಂ ತಾನುಂ ಭೀಮ 
ಸೇನೆನುಂ ದಿವ್ಮಶರಾಸನಂಗಳಂ, ಕೊಂಡು ಪೂಣೆ ಪುಗುವರಾತಿಬಲಮಂ 
ಮಾರ್ಕೊಂಡು ತೆಗೆನೆಅಕಿದಿಸೆ (ಶಂಶರಾ. ೩-೬೯೪ ವ); ಹೂಣಿ ಹೊಕ್ಕನು 
ಹಿಡಿದು ವೈರಿಕ್ಷೋಣಿಪನ ತಣುಬಿದನು (ಉುವ್ಮಾರ್ರೋ. “ಹೂಣೆ 


೪೬%; 


ಪೂಣ್‌, 


ಹೊಕ್ಕೆಂದಮೆನೆ ಸತ್ರಾಣದಿನೊಳೆಪೊಕ್ಕನೆಂಬುದು” (ಶಕುನಿ. 3೦೬): ಮಗ 
ನಳಲು ಮಿಗೆ ಹೂಣೆ ಹೊತ್ಕನು ಮಗುಳೆಲಆ್‌ಯನು ತಮ್ಮನೆನುತ 
ವನಿ:ಶ ಚಿುತಿಸಿದ (ಕುವ್ಮಾರ್ರೊ - ೦೨ ೦); ಪ್ರಾಣನಾಯಕ ನಿನ್ನ ಸವಿನುಡಿ 
ಯುಬ್ಲದೆ ವೀಣಾದಿಗಾನರವಗಳು ಸಾಣೆವಿಡಿದ ಶಛ್ಲಯನಂತೆ ಕಿವಿಯೊಳು 
ಹೂಣೆ ಹೊಬ್ಯುವು ನಿನ್ನಾಣೆ (ನಂ. €-060): ೨. ಪೂರ್ತಿಯಾಗಿ 
ಒಳಪಡು (?) : ನೋಡಿದ ವೆಂಡಿರೆಲ್ಲಂ ಕುಮದೇವನೆಂಬ ಬೇಂಟಿ 
ಕಾಜಂಗೊಡ್ಡಿದ ಪುಲ್ಲೆಗಳಂತರಲಂಬಿನ ಮೆನೆಗೆ ಪೂಣೆ ಪೊಕ್ಕು ಪಕ್ಕಾಗಿರೆ 
(ಕುಶರಾ. ೪-೩6 $). ೩. ಒಂದುಗಂ; ತಲ್ಲೀನವಾಗು ; ತನ್ಮಯ 
ವಾಗು ; ಆವುದು ನಿಮಿತ್ತವ:ದೊಡಂ ಬ್ರಹ್ಮದೊಳು ಹೂಣ ಹೊಗಲಾ 
ಬ್ರಹ್ಮವಪ್ಪನುಂ (ಊೀಕೈಕು. ॥ 8-39): ಚನ್ನಮಲ್ಲಿಕಾರ್ಜುನನ ಶರಣರ 
ಸಂಗದಲ್ಲಿ ಹೂಣಿ ಹೊಕ್ಕು ನಕು ಕಂಡಾ ಮನವೆ (ಶುಶಾರೇ. ಕ. 
೩೦೬೯ ಕಾಣಲಿಕೆ ಬಯಲೆಂಬ ಮೂರುತಿಯು ತಾನಲ್ಲ ಹೂಣೆ 
ಹೊಕ್ಕೆರಡಳಿದ ಲಿಂಗೈಕ್ಕನು (ಶಿವಗೀ' ೩6೨೬೬); ಚತುರ್ವಿಧ ಫಲ 
ವದಂಗಳಲ್ಲಿ ಹೂಣೆಯ ಹೊಗದೆ ಸುಖದುಃಖ ಆತುರಂಗಳನ್ಲಿ ಭೇದಿಸಿ 
ಕೊಳ್ಳದೆ (ಸಗರೂ. ಕ. ೬೩೩9೩) ೪, (?) : ಸ£ಲಪನಿಣಿಗಳಲತ್ಕಧಿಕ 
ನಾಗಿರುಶಿರ್ದು ಜಡತೆಯಲಿ ಕೇಣವನು ಕೈಕೊಂಡು . . . ಮರುಳಹ 
ಹೂಹೆ (ಣೆ, ಹೊಕ್ಕಿರುಶಿರ್ಪ ಪರಿಯೇನೂ (808ಗ- ೦೦: ೦೩-೮) 
[ದೇ.॥ ತವು. ಪೂಣ್‌. ಪೂಣಿ ; ಮಲ. ಪೂಣ್‌ ತೆಲು. ಪೂನು) 
ಪೂಣ್ಣ, 'ಪೂಟಿಕ*' ನೋ. 

ಪೂಣ್‌, ಹೂಣೆ (ನಾ). ೧. ಪ್ರತಿಜ್ಞೆ; ಶಪಥ ; “ಪೂಣೆಂದು ಪ್ರಶಿಜ್ಞೆ” 
(16೫. ೩-೨60): ಹೂಣೆ : ೨. ಮಾತು; ವಚನ; ನುಡಿ, 
ಹೂಣೆಯೇಕ ವರೊಡನೆ ಸೆಣಸಿನ ಸುಣೆಯಿಕ್ಕುವ ಮಸೆವ ಕದನವ 
ಕಾಣೆವೆಮ್ಮುಆ್‌ಕೆಯಲಿ . . . ಬಹೆವರಸ ನಿವ್ಮಡಿಯಾಣೆಯೆಂದೊಡಬಡಿ 
ಸಿದರು (ಕಾವ್ಮಾಾ. ಓಂಇ- ೦6-೨೩); ಶರಣನಿಹ ವಂರ್ತವನು ಹರನ 
ಕೈಲಾಸವನು ಹಿರಿದು ಕಿರಿದಿನ ಹೂಣೆಯಿಂದೆ ಪ್ರಮಥರ್ಗೂಡಿ ಪೆರಿಕಿಸಲ್‌ 
ಬೇಕೆಂದು ನವಸೂತ್ರಧರ್ವ೯ಚಿಂತಾಲಿನಿಂ ತೂಗಲೊಡನೆ (ಮೈಲಾರ, 
೩-09). ೩. (?) ; ದಿನಗಳೆದು ದುರ್ವ್ಮೃಸನದಿಂ ಪಿರಿಯ ಹೂಣೆಯಂ 
ನೆನೆದು ... ಅಣ್ಣನಂ ನೋಯಿಪನುಜರ್ಗೆ --- ತಪ್ಪದೆಂದೆಂದಿಗುಂ ನರಕವು 
ಇಣೆಯ-ತ್ಸ. ಪೈಶೂನ್ಮ, ಹೊಟ್ಟೆಯ ಕಿಚ್ಚು” 
[ ಇ ಪೂರ್ಣ] 


(ಶ್ರೀರಾಮ. ೪-೪೪); 
(ಶ್ರೀಗಮ. ಟೀಕೆ ೨೭). 
ಪೂಣಿಕೆ 'ಪೂಣ್ಕೆ' ನೋ. 
ಪೂಣಿಗ, ಹೂಣಿಗ, ಹೂಣೆಗ (ನಾ). ೧. ಬಾಣವನ್ನು ಹೂಡುವವನು; 
ಬಿಲ್ಲುಗಾರ; ಧನುರ್ಧರ : ಎಚ್ಚು ಕಾದಿದುಮ ತಗುಳ್ಣು ಬಲ್ಲಡೆ ಪಡಲ್ವಡೆ 
ಮಾಣದೆ ನಿಂದು ಪೂಣಿಗರ್‌ (ಕಂರ್ರಫಿ. 0೦- ೩6); ಪೂಣಿಗರೆನಿಸಿದರಣಕೆಯ 
ಪ್ರಾಣದ ಬಿಲ್ಲೆಗೆದ ಬಲೈಯಂತುಜುವವೋಲ್‌ ಬಾಣಂ ನೆಜಕಿಗೊಳಿ 
ತೆಗೆದರ್‌ ಪವ್ರಿಣಮನವಯವದಿನೆಚ್ಚು ರಿಪುನೃಪಬಲದೊಳ್‌ (೫ಾಶ್ಕೇಫು, 
೩-೦೦೪); ಲವಣುಂತಕನಂತ£ನಂತೆ ಕನಲ್ಲು ತೇರನೇಅ* ಬಂದು ಕಟ್ಟಿದಿರ 
ಪೂಣಿಗನಂ ಕಂಡು (ರರಾಕ್ಕ. ೦೩೭-೬). ೨. ಹೋರಾಟಗಾರ; ಸಾಹಸಿ ; 
ಶೂರ ; ೬ರಿಯರಂ ಪೂಣಿಗರಂ ಬಿರುದರನದಟೆನೆೊಳೂಬ್ಬರಮಂರಿವರ 
ನಾಯ್ಡುಅಸಿಕೊಂಡುವರಿಗನ ಕಣೆಗಳ್‌ (ಕಂಶಥಾ. ೦೨-೦೭೪); ಪೂಣಿಗರಂ 
[ತ]ಜೇಯ:ರೆಧಟರ್‌ ಪುಗ್ಗುಯಿಲರ್‌ ಜೆಟ್ಟಿಗರ್‌ ಚಲವುಂ ಪೂಣ್ಣಿದರಳ್ಳಿ 
ಶರಣೆಂದು ' ಬಂದೆಜಗಿದರ* ಚಕ್ರೇಶ ಪಾದಂಗಳೊಳ" (ಶರ್ಮರ. 
4-೬0). ೩. ಹಟಮಾರಿ; ಛಲವಾದಿ; ತನ್ನ ರೀ೭ಯೇ ಸರಿಯೆಂದು 
ವಾದಿಸುವವನು: ಜಾಣರ್ಕಳಲ್ಲದವರುಂ ಪೂಣಿಗರಜ್‌ಯದೆಯುಮಜಾವ 
ವೋಲವಗ:ಣದಾ 
ಕೆಡೆನುಡಿಐರ" (೪ 0-೪0). ೪. ರಚಿಸುವವನು ; ನಿರ್ಮಾಪಕ : 


ತಂಣಮುನಿನಿಸೆಡೆವೆತ್ತೊಡೆ ಮಾಣದೆ ಪಿಡಿಧದನೆ ಕೃತಿಗಳಂ 48 


೫೭೫೨ 


ಪೂಣಿಗತನ, ಹೂಣಿಗತನ (ನಾ). 


ಪೂಣಿಸ್ಸು 


ಕರ್ತೃ; ಕುಣನೇಗೆಯ್ದಂ ತನ್ನ ದೋಷನಂಂ ಕಾಣದಂತೆಂದುಂ ಕಣ್ಮಳ್‌ 


ತವ್ಮೂ ಕಾಡಿಗೆಯಂ ವಪೂಣಿಗನಾದೂದಟ್‌ಂ ಪೆಜರಿಂ ಜಾಣರಿನೋದಿಸಿ 
ಪೇಟ್ವುದು ಕಬ್ಬಮೆಂ (ಕ. 6-91). ಹೂಣಿಗ ;: ೧. ಅರರೆ 
ಕವಿಕವಿದಂಬು ಕಡಿದವು . , . ಹೊಡೆಗೆಡೆಹಿದವು ಹೊಕ್ಕೆಸೆವ ಹೂಣಿಗರ 


(ಕಾಲೀ. 9-08)) ದ್ರೋಣ ಭೀಷ್ಮರ ವೋಲು ನೆಟ್ಟನೆ ಹೂಣಿಗರು 
ರಾಧೇಯ ವಮಾದ್ರಕ್ಷೋಣಿಪತಿಯೆಸಂದೆಂಬ ನುಡಿಯುುಂಟೆರಡು: ಥಟ್ಟಿನಲಿ 
(ಕಣಕ. 8 ೦೭). ಪಿ. “ ಹೂಣಿಗನೆನೆ ಸಾಹಸಿಗಂ * 
ಸಾಣೆಗಂಡಲಗಿವನು ಸಮರಕೆ ಹೂಣಿಗನು (ಳುಣ್ಮಳ: ೦೬-೨೦) ; 
ಆತನುರವಣಿಸಿ ಹೊಣಿಗರು ನೆರೆ ಮಂಸುಕಿತು (ತುರಂಗ. 88-೪೪). 
೩. ಜುಣೆ ಗುಡ್ಡವ್ವೈಗಳು ವೀರಂ ಹೂಣಿಗು ಹೆಂದಯ್ಕ್ಮನೋವದೆ ಕೇಣಿಗನ 
ಕೊಂದೆಸೆದ ಸಗರದ ಬೆೊಮ್ಮಿತಂದೆಗಳುಂ  (ಗಕ. ೪-೬1); ನೀವು 
ಹೂಣಿಗರಾಗಿ ರಿಪುವನು ಕಾವಡಿತ್ತಲೆ ತೊಲಗುವೆನು (ಕುದ್ಮಾರ್ರೊ ೬. ೯-80). 
೫. ಪ್ರಯೋಗ ಸಾಧನ,-ಸಲಕರಣೆ : ಅಲ್‌ ಹೊದೆದ ಗೋಣಿ 
ಹೂಣಿಗಾಯೂ ಕೊಲೆಗೆ ಸಲೆ ಉಜಕದಅಜಕಿಸಿಕೊಂಡ ತಲೆಗುಜ್‌ 
ನೆಲಕಿಯಿ ಶಿಲ್ಲಿಗೆ (ಪಂಕ. ೪-೨೨೩); ಶಿವನ ಘುಟದ ಶರ ಚತುರ್ದಶ 
ಭುವನಭಂಜನವಿದು ಮದೀಯಾಹವಕೆ ಹೂಣಿಗನಾಯ್ತಲಾ ಹೇರಾಳ 
ಸುಕೃತವಿದು (ಕುಠ್ಕಾ9- 0-೬೩೪). ಹೂಣೆಗ ; ೨. ಬಿರುದ ಭಟರಿಗೆ 
ಬೆಅಗು ಬಲಿದುದ: ಹೂಣೆಗರ ಹೋರಟೆಗಳಳಾಕಿದವು (ಕುರ್ಯಾಂ: ೬-೬). 
ಪೂಣಿಗಳ್‌ ಷಾ ಪ್ರತಿಜ್ಞಾ ಬದ್ಧಳಾದವಳಂ : ಪೂಣೆಗಳಾಗಿ ಬರ್ದು 
ಪೊಗಟ್ತಿಪ್ಪ  ವಿದಗ್ಧೆಯನೆಲ್ಲಿವಾತನಂ ಕಾಣಲೊಡಂ ಕರಂ ಬಯಸಿ 
ತಾಮೆಆಕದಟ್ಟುವರಟ್ಟಿ  ಕೂಡೆಯುಂ ನಾ[ಣಿ]ಲಿವನ್ನರಾದರೆನುತೊಂದು 
ವಿದಗ್ಮತೆಯಿಲ್ಲ ಬದ್ದಿನೊಳ್‌ ಪೂಣಿಕೆಯಿಲ್ಲ ಬಾಲಕಿಯೆ ಯೆಂತುಗೆ ಕೂಡುತೆ 
ಗೆಲ್ಫೆಯಾತನೆಂ (90೫0. ೩-೬೧). [ಪೂಣ್‌ 4 - ಇಗ] 
ಸಾಹಸ; ಶೌರ್ಯ; ಪಲವು 
ದಿವಸಮಾಹಾರಂಬಡೆಯದೆ ಕೆಂಗೋಲ್ಮಸಗಿದ ಸಿಂಹಕ್ಕೆ ಪೂಣಿಗತನದಿಂದೇನಾ 
ನುಮೊಂದಂ ನುಡಿದೆನಪ್ಪೊಡೆನ್ನನೆ ಮುನ್ನಮಾಪೋಶನಂಗೊಳ್ಳುಂ 
(ಶುತಕಂ. ೦೬-೨೦). ಹೂಣಿಗತೆನ : ಇವನ ಹೂಣಿಗತನವನಿವನಾಹವದ 
ಹೊಟ್‌ಾಗೆಯನಿವನ ಭಾರಿಯ ವೆಗ್ಗಳೆಯತನವ ದಿವಿಜರಾನಲು ನೂಕದಿದು 


(ರಂ. ೨೬); 


ನಮ್ಮವರ ಪಾಡೇನೈ (ಕುವ್ಕಾರ್ರೋ, ೦೬-೦೪). [ಪೂಣಿಗ -- - ತನ] 
ಪೂಣಿಸ್ಕು, ಹೊಣಿನ್ನು (ಕ್ರಿ)... ೧. (ಬಿಲ್ಲಿಗೆ ಬಾಣವನ್ನು) 
ಹೂಡು,-__ಸಂಧಾನಿಸು ; ಧೈಷ್ಟದ್ಮುವ್ನುಂ ಪೂಣಿಸಿ ಕೂರ್ಗಣೆ 


ಶಿರುವಾಯ್ಗಾಣಲೊಡಂ ತೀವಿ ತೆಗೆದು ಪೊಅಮಂಯು್ವವರೆಂ ದ್ರೋಣನ 
ನೆಚ್ಚೆಂ (ಕುಠಾನೀ. ೦೨-೨೦೩) ; ಶಂಬರಸೂದನನಾರ್ದೈದಂಬುಗಳ್ಳೆ 
ಸಾಸಿರಂಬೆನಲೌ್‌ ಪೂಣಿಸಿಯಾರ್ಪಿಂ ಬಿಡದೆಚ್ಚಪನೆನ್ನಂ (ರತಳು- 6-3೭೪). 
೨. ಹೊಂದಿಸು; ಸಜ್ಜುಗೊಳಿಸು : ಅಳವಡಿಸು; ಪೊಯ್ಮು 
ಬೊಬ್ಬಿಅೌವ ಪಜ್‌ಯೊಳಂ ತೆನೆಯಂ ತಳ್ತ ಪರಿಗೆಯೊಳಂ ವೆೊನೆಯಂ 
ಪೂಣಿಸಿದ ಕೊಂತದೊಳಂ ಕೈಗೆಯು (ಅನಂಪ್ರ. ೦೦-6೨ ನ). 
೩. ಕೊಡು; ನೀಡು; ಅನುಗ್ರಹಿಸು: ಅವರ ದೇಶನಾಮಕುಲ 
ಗೋತ್ರಂಗಳನಲ್‌ಯೆ: ಬಿನ್ನಪಂಗೆಯ್ದು ಭೃತ್ಯಭಾವಮಂ ಪೂಣಿಸಿ ಸನ್ಮಾನ 
ದಾನಾದಿಗಳೊಳ* ಸಂತಸಂಬಡಿಸಿ ತಂತವ್ಮೂ ನೆಲೆಗಳ್ಳಿ ಪೋಗಲ್ವೇಟ್ವು 
(ಅಂತ್ರ. ೦೩-೪೦ 5); ಮಾಣದಿತ್ತಳು ವರಾಂಗಲ್ಯಪಾಠಶಕಿಯರಿಗೇಣಲೋಚನೆ 
ಕರೆಕರೆದು ಪೂಣಿಒಃ ಕೊಟ್ಕಳಾರಶಿಯೆತ್ತಿದವರ್ಗೆಲ್ಲ ಜಾಣೆ ರನ್ನದ 
ಭೂಷಣಗಳ (ಕಂತ. ೬-0). ೪. ನಿಯಮಿಸು; ಆಜ್ಞಾಪಿಸು : 
ಬೆಸನನಿರ್ಮೆ ಕೇಳದಂತು ಪೂಣಿಸಿ ಕಲುಪಿ (೪ಂಜ್ಞ. ೦೩-೮ 5); ಪೆಜಗಣ 
ಕಾಪನೆನ್ನನೆ ಮಹೀಪತಿ ಪೂಣಿಸಿ ಪೋದಂ (ಕೂಕಣ, ೪೬೩)” ೫. ತಡೆ 
ಗಟ್ಟು; ಎದುರಿಸು : ಎದುರುಬೀಳು : ಮಾರ್ಬಲಮಂಂ ಕಂಡು ಪೂಣಸಿ 


ಪೂಣಿಸ್ಯು, ಹೂಣಿಸಂ್ಯ. ಹೂಳಿಸು (ಕ್ರಿ). ೧. ನೆಡು ; ನಿಲ್ಲಿಸು: ಪು 


ಪೂಣಿಸ್ಕು 


ಅರಿವ ಕಡುಗಲಿಗಳುವುಂ .. , ನೋಡಿ (ಗರಾಯು. ೪೨೩9 ಕ): ಕಾಣದೆ 

ಸೆಯ ೨ ಬಂದಕ್ಷೂಣಬಳಂ ಚಂಚುಯುುಗ್ಮದಿಂ ಘಾತಿಸೆ ತತ್ಕಾಣಂ ತಿದಿಯಂ 
ಬಿಸುಟುಂ ಪೂಣಿಸಿ ತಗುಳ್ತೆಯ್ದ್ಹಿ ಮತ್ತೆ ತಿದಿಯಂ ಪಿಡಿಗುಂ (ನೇದ. ೪-೧೦೭). 
೬. ಲಕ್ಷ್ಯವಿಡಂ ; ಗುರಿಯಿಡು; ನರನೆಟ್ಟೊಡೆ ಪಟ್‌ದು ಕರಂ 
ಕರವಾಳೊಡನಮಾರೆ ಕಾಸ ಬೆಚ್ಚೆಂತೆ ವಸುಂಧರೆಯೊಳ್‌ ಬಿಟ್ತಿರ್ದುದದೇಂ 
ತಿರವೋ ಪೂಣಿಸಿದ ಮುಷ್ಟಿ ಭೂರಿಶ್ರವನಾ (ಶಂಶರಾ. 
ಬಾಚಿಯಿಂ ತಡಂಗಡಿದುಂ ಕೊಂತದಿಂ ತಗುಳ್ದ್ಹಿಅಿದುಂ ಖಡ್ಗದಿಂ ಪೂಣಿಸಿ 
ಪೂಣಿಸಿ ಕಂಠಮಂ ತಿರಿಪಿ 


೦೦-೦೪೦) ; 


ಬಿಸುಟುಂ ಪೊಯ್ಲೂಂ (ರರ್ಮಾಮ್ಮ ” ೩-೭೩); 


ಚಕ್ರದೊಳೆಟ್ಟೊಡೆ . . . ಶಿರಂ ಕರಿಯಿಂದೆ ನೆಲಕ್ಕೆ ಬೀಬಕೆ (ಕಂದ್ರಥು- 
೧೦-೦೦೩). &. ಶಪಥ ಮಾಡಿಸು; ಪ್ರತಿಜ್ಞೆ ಮಾಡಿಸು : ಆನಿನಿತಂ 
ನಿಮ್ಮ ಪೂಣಿಸಲೆ ಬಂದೆಂ (ಶಂಶಶಾ. ೦೦-೪ ನ). ಹೂಣಿಸ್ಕು : 


೨. ಜಾಣಿಂದ ತಮ್ಮ ವಿಮಾನವ ಹೂಣಿಸಿ ವಾಣದೆ ಮತ್ತೆ ನೋಡಿ 
ದರು (6685. 00-06೩). ೩. ವಾಣಿಕಲ್ಕಾಣಿ ಕಟ್ಟಾಣಿ ಮಾತಿನೊಳು 
ಸುಪ್ಪಾಣಿ' ತಂದಿರಿಸು ನಿಲ್ಲಿಸದೆ. ... ಕಡುಜಾಣನುಡಿಯ ತಂದು 
ಹೂಣಿಸು ಕೃತಿಗೆ ವಂಂಗಳದಿ (ಇೌ99ರಳಕಾ. ೦.6). ೫. ಆರು ಲಕ್ಷಿಸಬಹುದು 
ಹೂಣಿ[ಾಾಂ.೪ಿ]ಸಿದಾರುಭಟೆಗಳ (ತೊರಣ. ಭೂತೇಶ 
ತಾನಡ್ಡಬಂದು ಶ್ವೇತೋರಸ್ಮಲ ಬಲರಾಮ ತೊಲಗೆಂದು ಪೀತಾಂಬರಗೆ 
ಹೂಣಿಸಿದ (ಕೋಕಹಕ. ೩೯-೨೦). ೬. ನಿ:ಆ್‌ ನೂಕದಿರೆನ್ನ ಮನ 
ಮುುವಪಸ್ಮಾಜುವೋದುದು ನೀನು ಚಿತ್ತವ ಸೂಟ್‌ಗೊಂಡೀ ಮದನ 
ನಂಬಿಂಗೊಡಲ ಹೂಣಿಸುವೆ (ಕುಪ್ಯಾವಿ ೨-೩೪) ; ಅಲಗಂ ಪಿಡಿಯೊಳಳವಡಿಸಿ 
ತಳತಳಿಸಿ ತನ್ನ ಕಂಠಕೆ ಹೂಣಿಸುತ್ತ ಶಿವಶಿವ ಕೆ.-ಆಕಿಯಲನುಗೈದನು 
(೦859. ೯-೦೦); ಹೂಣಿಸಿ ಕೂರ್ಗಣೆಯಿಂದೆಚ್ಚು ಬಜ್‌ಗಾಯಗಾಣಿಸಿದರು 
(ರೋಹತ- ೩8-0೨), ೭. ಹೂಣಿಸುತ್ತಿಂದು ತಾರೇನಡಗ ನಿನ್ನ ನಿಜಬಾಣ 
ಕಾಹುತಿಯ ಕೊಟ್ಟೆಮ್ಮುನುಳಿಸು (10ಠ.೩೪- ೨೦). ಲೆ. ಕೂಡಿಸು; ಸೇರಿಸು; 
ಬೆರಸು :' ರಿಪ್ರಶ್ರೇಣಿಯ ತಆ್‌ದ ರೋಹಿತದಿ ಹೂಣಿಸಿ ಕೆಸರ್ಗೂಡಿ 
ಕೋಟೆಯ ರಚಿಸಲೈ ಶೋಣಿತಷುರವೆಂಬುದಾಯೊ್ತ (ಟೋಹಕ. 3೦-೩): 
ಕೋಣಿಯೊಳು ಸತ್ಕೀರ್ತಿ ಬಪ್ಪೊಲು ಹೂಣಿಸುವೆನಗ್ನಿಯೊಳ್‌ ತನುವನು 
ಪ್ರಾಣವಾಬಂದ್ರಾರ್ಕವಿಹುದೆ ತಾಯೆ (ಉಕ್ತಳ.೪೩-೧೦)- ೯. ಆಕ್ರಮಿಸು ; 
ದಾಳಿಮಾಡು : ಕಾಳರಕ್ಕ್ಸಸ ತಿರುಗಿ ಹನುಮನ ಮೇಲೆ ಹೂಣಿಸಿ 
ಹನುಮನಂಬೆಯ ಕಲೆರಡ ಹಿಡಿದಭ್ರ ಮಂಡಲಕಿಟ್ಟನಬ್ಬರಿಸಿ (ತೊರರಾ. 
೩-೧-೪). ೧೦. ಸ್ಪರ್ಧಿಸು ; ಹುರುಡಿಸು : ಜಾಣೆ ನಿನ್ನಯ ನಿಜವೇಷ 
ವಾಣದೆ ನಿಂದ ವಿಲಾಸ ಹೂಣಿಸಿ ಬಲಿದ ಪ್ರಕಸಶ ನೆಜಕ ಕಣಿಸುತಿದೆ ಕೈಲಾಸ 
(ಕಿನಗೀ. ೦೬6-6೭3) ; ಎರಡು ಚೂಣಿಯ ಭಟರು ಹೂಣಿಸಿ ಬೆರಸಿ 
ಹೊಯ್ಮಾಡಿತ್ತು (ಕೌ೬ಉ- ೩೬-೦೩); ಕಾಣುತ ಬೇಡರ ಪಡೆ ಹೆದೆವಿಲ್ಲಿಗೆ 
ಬಾಣವ ಹೂಡಿ ಬೊಬ್ಬಿಜ್‌ದು ಹೂಣಿಸಿ ಕವಿದೆಸೆಯಲು ಮಥನನು ಬೆಂಗಾ 
ಣಿಹಿ ಮರಳಿದ ಪುರಿಗೆ (ಕೀನೇಸಾಂ. 6-56); ಕೋಣಿಯೊಳೀ ಬಲ್ಬಿಸಿಲಿಂದೆ 
ಕಡುಗಾದ ಬಾಣಲಿಯೆಣ್ಣೆಯೊಳಬುದಿ ಹೂಣಿಃ ಕುದಿಗೊಂಡು ಮುರಳ್ಳುದು 
(ಕೋಕ. ೦೯-೪೩). ೧೧. ಆಣೆ ಮಾಡು; ಶಪಥ ಮಾಡು: 
ಶೂಲಿಯೊಳು ತಾ ಹಣಣಿಸಿದ ಹೀಹಾಳಿಯನು ಮೆಂಜುಕಳಿಸಿ . 
ತಬ್ಬಿಬ್ಬುಪೋಗುತಲಿರ್ದಳಾ ಮಾಯೆ (ಶ್ರಶುಲೀ, ೭-೨೬). ೧೨. ಹಂಗಿಸು; 
ಮೂದಲಿಸು : ಹಣಣಿಸಿ ಪೆಣ್ಣುಸುರಿದೊಡದನಾಲಿಪ್ರೆದೇಣಂಂಕಂಂ 
ಕನವರ್ಗಿಸ್ಸೀ ಸುಡು ನಂಣಿಲಿತನವಿದೆನುತೆ (ಉವ್ಮರೇ. 4-೬೨). ೧೩. 
ಸಂಟಾಗು ; ಹುಟ್ಟ : ಕಣುತವೆ ರಾಯಸವ ದೊರೆಗಳು ಕೋಣಿ 
ತಿಗಂಜುವವೊಲಾಗಳು ಹೊಣಿಸಿದೆ ಭೀತಿಯಿಂದ ಹೂಣಕೆಯ ನಾಯಕರು 
[ಪೂಣ್‌ + - ಇಸ್ಕು] 


ಕ 


೬-೩೦-೦೮); 


(ಲೌ 


u 


ಸ್ಟ 


ಸಹಿತ (4. ಉರ್ಮಾಶ. ೦೯೪). 


೫೭೫೩ 


30 


45 


ಪೂಣೈದಪ್ಪು 


ಮಣಲೊಳಂ ಪೂಣಿಸಿದ ಗಾಣದೊಳಂ . , , ಮೊನೆಯಂ ಪೂಣಿಸಿದ 
ಕೊಂತದೊಳಂ ಕೈಗೆಯುನ್ಹಿ (ಅಶಂಭು. ೦೧-6೨ ವ). ಹೂಣಿಸ್ಯು : ಪಿ. 
(ಆಲಂ) ಅಡಗಿಸು : ನಾಶಮಾಡು : ದೈತ್ಯನ ಮಹಾಗರ್ವವ ಹೂಣಿಸಿ 
ಎನ್ನ ಮೊಮ್ಮುಗೆ ತಕ್ಕ ಸತಿ ಕಟ್ಟಾಣಿರತ್ನವ ತಂದೆ ಜೀಯ (ಮೋಹಕ. ೪೨-೩೩). 
ಹೂಳಿಸು : ೨. ನಿಮ್ಮ್ಮ ವತಾವನ ಆಶೆ ಯಾಕೆ ? ಇನ್ನು ಸಾಯಂಕಾಲ 
ದೊಳಗೆ ಅವನನ್ನು ಹೂಳಿಸಿ ಬಿಡುತ್ತೀನಿ (ಕೆಂಗಾಳ್ಮ. ೪೨6). ೩. ಹುದುಗಿ 
ಹೋಗುವಂತೆ ಮಾಡು ; ಮುಚ್ಚಿಸು : ಅಬುಧಿಯ ಹರುಹ ಹೇಳ 
ದಿರೊಂದುನಿಮುಷಕೆ ಹೂಳಿಸುವೆನು (ತೊರಂ೫. ೬-೪-೨); ಹೊಳಿಸಿ ಹುತ 
ವಹಕುಂಡವನು (ಕುರಾಸಾಂ. ೩೬-೦೬೬)- 
[ಪೂಣ್ಣ( ಎಪೂಟ3್‌) + - ಇಸ್ಬು] 


ಪೂಣೆ, ಪೂಣಿಕೆ, ಹೂಣಿಕೆ (ನಾ). ೧. ಪರಿಶ್ರಮ ; ಸಾಧನೆ: 


ಕುಲಮಿಲ್ಲೆಯೋ ನಮಗೆ ದಾಯಿಗರಲ್ಲರೊ ಶಸ್ತ್ರವಿದ್ಯೆಯೊ೪್‌ ಪೂಣ್ಯ 
ಗಳಿಲ್ಲೆಯೋ (ಶಂಶಠಾ. ೨-೪0) ; ಪಲವುಂ ಪೂಣ್ಯೆಗಳಿಂದು ಚಲದಿಂದ 
ಸಹಾಯವಿಕ್ರಮಂ ತನ್ನಳವಂ ಕಲಿತನಮಂ ನಂಬಿ (ರರ್ಮಾವ್ಮು. ೦೨-೦೯). 
ಲಿ ಸಮಗ್ರತೆ; ಸಮಸಪ್ಟಿ : ಸಾಕಲ್ಯ ; ಶಾಸ್ತ್ರ ದರ್ಥಮುಂ ಬಿಸುಡದೆ 
ಪೂಣ್ಕೆಯುನೋದುವೇಟಿಕ್ಲೊಡಾರ* ಮೆಚ್ಚರಿದಂ (ಶಾತತಿ, ೦-೦೨). 
೩. ಆಣೆ; ಶಪಥ; ಪ್ರತಿಜ್ಞೆ: “ಪೂಣ್ಮೆಯದು ಪ್ರತಿಜ್ಞೆಯೊಳಕ್ಕುಂ” 
(ಕ೭ಕಂ. 0೨೪); ಆ ಕನ್ನೆಗೆ ಯೌವನಂ ನೆಜ್‌ದ:ದು ಮದುವೆಯಾದೊಡೆ 
ತನ್ನ ಪೂಣ್ಕೆ[ಕಾಕಾಂ. ಪೂಣ್ಣ ಪ್ರತಿಜ್ಞೆ]ಯಂ ನೆನೆದು. . . ಮೈದುನ 
ನಿರ್ದಾಪಣಕ್ಕೆ ಪೋಪನ್ನೆಗಂ (ವಡ್ಗಾಂಃ. 98-56); ತುದಿಯೆಯ್ದಾತ್ತೆನಗೆನ್ನ 
ಪೂಣ್ಕೆ ನಿನಗಂ ಪುಣ್ಯೋದಯಂ ಸಾರ್ಚಿ ಬಂದುದು (ಆರಿಫಿ- ೪-06) ; ಆತನ 
ಪೂಣ್ಣ ಪೂಣ್ಕೆ ಶಿಲಾತಳಾಕ್ಷರಂ (ಗರಾಯು. ೦-೭೦). ೪. ದೃಢನಿರ್ಧಾರ; 
ಸಂಕಲ್ಪ : ಪೂಣೈಯರಿದೋ ಮೆಚ್ಚಿದಂತೆ ನಡೆವುದರಿದೋ (ರರ್ತಾಮ್ಮ. 
೭-50). ಪೂಣಿಕೆ: ೧. ವಿದಗ್ವತೆಯಿಲ್ಲ ಬದ್ದಿನೊಳ್‌ ಪೂಣಿಕೆಯಿಲ್ಲ 
ಬಾಲಕಿಯೆಯೆಂತುಗೆ ಕೂಡುತೆ ಗೆಲ್ವೆಯಾತನಂ (660. &-೩೦)- ಹೂಣಿಕೆ; 
೩. ಹೂಣಿಕೆಯ ಸಬಳಿಗರೊಳಿಮ್ಮೆ ಟಗಾಣಿಕೆಯ ಬಲುಸೂತರಧಿಕರ 
ಜಾಣತಿಯ ಬಿಲ್ಲವರ ಧಾಳಾಧೂಳಿ ಬಲುಹುಯತ್ತು (ಕುವ್ಮಾಕೆ. ೨-೦೪); 
ಆಯಿತೇ ಕಡೆಯಾಟ ಹೂಣಿಕೆ ಹೋಯಿತೇ ಹುಸಿಯಾಗಿ (ಶ್ರಳುರೀ. ೭-೩೪); , 
ಕರ್ಣನು ಬಿಲ್ಜಿಡಿಯುದ ಹೂಣಿಕೆ ಮಾಡುತ್ತಾನೆ (ತನ: ೬೭). ೫. ಹವಣಿಕೆ; 
ಏರ್ಪಾಡು ; ಯೋಜನೆ : ಕಟ್ಟಿಗೆಯ ಹೊರೆ ಹೊತ್ತು ಮಾರಿ ಜೀವನ 
ನಿರ್ವಹಿಸುವ ಹೂಣಿಕೆಯನ್ನು ಸ್ವಯಂಪ್ರೇರಣೆಯಿಂದ ಆರಿಸಿಕೊಂಡ 
ಕಾರಣದಿಂದ ಅದು ಆತನಿಗೆ ಸಹನೀಯವಾಯಿತು (ರಾಳ. ೩8) ; ನಮ್ಮ 
ಅಂತಶೃತ್ರುಗಳಾದ ಗಂಗರಾಜಾದಿಗಳು ಅಂಥದೇ ಹೂಣಿಕೆಯನ್ನು 
ಬೇರೊಂದು ಒಗೆಯಲ್ಲಿ ಪೋಣಿಸುತ್ತಿದ್ದಾರೆ (ಬರೆವ. 6)- 

ಪೂಣೈಯೂಳ್‌ - ದೃಢಸಂಕಲ್ಪವುಳ್ಳ ಸೇವಕ : ಕುದಾನಪ್ರೀತಿಯೆ;ಬ 
ಪೂಣೈಯಾಳ್ವೆರಸು ದುರ್ಬುದ್ಧಿಯೆಂಬ ಪೊಲಂಬಿಗರ್ವೆರಸು ನಿಲ್ಲದೆಲ್ಲಿಯುಂ 
ಬೆನ್ನಟ್ಟಿ ತಗುಳ್ಳು (ರರ್ಮಾಶ್ಕು, ೦೦-6೭). [ಪೂಣ್‌ +- ಕೆ] 


ಪೂಣೈಗೆಯ್‌, ಪೂಣ್ಮೆಗೈ (ಕ್ರಿ). ಆಣೆ ಮಾಡು ; ಶಪಥ ಮಾಡು; 


ಪ್ರತಿಜ್ಞೆ ಮಾಡು: ತದೀಯ ಪ್ರಿಯಮಂ ನಿಮಿರ್ಚದೊಡೆ ಮನ್ಮಿತ್ರತ್ವಮೇ 

ಬಾಲ್ಕಿ ತತ್ಸಶಿಯಂ ತಂದಪೆನೆಂದು ಮಂತ್ರಿತನಯಂ ತುಂ ಪೂಣೈಗೆಯ್ವಾ 

ಗಳುಣ್ಮಿತು . . . ಭೆ:ರೀಗಭೀರಸ್ವರೆಂ (ಕುಸುಮಾ. ೦೦-009). ಪೂಣೈೆಗೈ : 

ನಿನ್ನನರೆನಿವಿಸದೊಳಗೆ ಧರೆಗೆ ನಾಂ ಕೆಡಹದಿರಲು . . . ದುರಿತಲಂಪಟನಾದ 

ದುರ್ಮುತಿಯಘಂ ಫಟಿಸಲೆನಗೆಂದು ಪೂಣ್ಕೆಗೈದು (ಕೇಷರಾ- ೩೦-೦6). 
[ಪೂಣ್ಕೆ + ಕೆಯ್‌,] 


ಪೂಣೈಗೈ "ಪೂಣೈಗೆಯ್‌' ನೋ. 
ಪೂಣ್ಮೆದಪ್ಪು(ಕ್ರಿ)- ಪ್ರತಿಜ್ಞೆಯನ್ನ ಮಾರು: ಕದನೋದ್ಯೋಗದಿನಾಳ್ದನೆತ್ತಿ 


ಪೂಣೈವತ್ತಳೆ 


ಬರೆಯುಂ ಬೆಳ್ಳುತ್ತು ಬೆನ್ನಿತ್ತನಿಲ್ಲ ದೃಢಾತ್ಮಂದಳೆದಂ ಪಲರ್ಪೊಗಟಬಕ್ತಿನಂ 
ನಿಶ್ಶಂಕೆ ಖಂ ಪೂಣೈದಪ್ಪಿದನಿಲ್ಲ (೭6ರಾನಿ. ೩ ೩೬). [ಪೂಣೈೆ -ತಪ್ಪ್ಪು) 

ಪೂಣೈವತ್ತಳೆ (ನಾ). ಪ್ರಶಿಜ್ಞೆಯ ಕಾಗದ; ಪ್ರಶಿಜ್ಞಾಪತ್ರ : 
ಪೂಣ್ಮೆವತ್ತಳೆಯನ್ನೂ ಮುದ್ರೆಯನ್ನೂ ಲಿಂಗರಾಜನ ಬಗಸೆಗಿರಿಸುವನು 
(ಮಂತ್ರಕ. ೧೬೮-೨೪). [ ಪೂಣ್ಕೆ -। ಪತ್ತಳ್ಳೆ] 

ಪೂಣೈವೆಮಿ (ಕ್ರಿ). ಪಟ್ಟುಹಿಡಿ: ಹಟತೊಡು : ಅಂತೆಸಗಿದೆನಪ್ಪೊ 
ಡೋನದೆ ಖಳರ್ನೆರೆತಂದು ಕಣುತ್ತ ಪೂಣ್ಕೆವೆತ್ತೊಸೆದೊಳಗಾಗಿ 
ಮೂಗನರಿದೀ ವಧಿಯಾಗಿರೆ ಮಾಡಿರ್ಪರೇ (ಸುಕುವೂ. ೭-೩4). 

(ಪೂಣೈೆ 4 ಪೆಜು,] 

ಪೂಣ್ಗೊಳ್‌ (ಕ್ರಿ). ನಿರ್ಧಾರ ಮಾಡು; ದೃಢನಿಶ್ವಯಂವನ್ನು ಕೈಕೊಳ್ಳು: 
ಪೂಣ್ಣೊಡಕ್ಕಟಾ ಸಾರಿದೆಂ ನಡೆನೋಡರ್ಚಿಸು ಕೀರ್ತಿಸಾದರಿಸು . . . 
ಎಂದುಂ ವಿರೂವಾಕ್ಷನಂ (ಶಂಠಾಠ. ೬೨). (ಪೂಣ್‌ 3- ಕೊಳ್ಳಿ] 

ಪೂತ್ಕ 'ಪ್ಯೂ' ಪರಾ. 

ಪೂತ್ಮ (ಗು). ೧. ಶುದ್ದಿಗೊಳಿಸಿದ; ಸ್ವಚ್ಛ ವ ಮಾಡಿದ. ೨. ಧಾನ್ಮದ 
ಜಳ್ಳು ಹೋಗುವಂತೆ ಒಕ್ಕಿದ, ತೂರಿದ. ೩. ಪವಿತ್ರವಾದ 
ಪಾವನವಾದ ; ಪುಣ್ಮಕರವಾದ : ಶಿವಕಥಾಪೂತಪೌರಾಣವನಿವಂ 
ಪೇಳಿಸಿದನಶಿಪ್ರೀತಿಯಿಂದಂ (ಕಂತ್ರಿ 3೬-೦೭) ; ಆತನಂಗನೆ ಸೀತಮಾಂಬೆಯ 
ಪೂತಗರ್ಭದೊಳುದಿಸಿ ಕನ್ನೆಯ ರಿ:ತಿಯಾನುತಲಿರ್ದಳೀ ಚೆಲ್ಲಾಂಬೆ 
ಧರೆಯೊಳಗೆ (ಕರ್ನಾಳೆ. ೩೦೦)- (ನಾ). ೪. ಒಕ್ಕಿದ ಧಾನ್ಯ ; ತೂರಿದ 
ಧಾನ್ಯ : “ಪೂತಂ, ಬಹುಳೀಕೃತಂ..೨ ತೂರಿಕ್ಕಿದ ಧಾನ್ಯ” (ಸಿರ್ಕಾಂತಿ, 
೨೮೦). ೫. ಪವಿತ್ರವಾದುದು ; ಪಾವನವಾದುದು : “ಪವಿತ್ರಂ 
ಪೂಶಂ” (ನತ್ತುಕೋ. ೦೦೮-೬೦); ವನಜಾಕ್ಷಖ್ಯಾತಿಪೂತಂ ಕಥೆ ಕವಿ ಕವಿರಾಜಂ 


(8ಗ೭. ೦-೨೨). ೬. ಪವಿತ್ರಾತ್ಮ : ಪುಣ್ಯವಂತ : ಪಾಪಿಯ ಪೀಡಿಪ 
ಪುರುಷನು ಪೂತನೆಂತೋ (ಕಠತಸಾಂ. ೭೬-೯೦); ಆತನ ವ್ರತದ ನಿಟ್ಟೆಯ 
ಕಂಡು ಪಲಬರು ಪೂತರಾದರು (ಕಳ್ಕಕಾ. ೦೨-೪೪). [ಸಂ.) 


ಪೂತಕ್ರತಾಯಿ (ನಾ). ಇಂದ್ರನ ಹೆಂಡತಿ; ಶಚೀದೇವಿ: ಮಾಯಾಶಿಶುವಂ 
ತಂದಿಟ್ಟ್ರಾಯೆಡೆಯೊಳ" ಬೇಗನೆತ್ತಿಕೊಂಡಳ್‌ ಭುವನತ್ರಾಯಿಯನಾ ಜಿನ 
ಶಿಶುವಂ ತ:ಯಿಲೆ ಪೂತಕ್ರತಾಯಿ ದಾದಿಯ ತೆಅದಿಂ (ವರವ. ೧೨-೮). 

[ಹಂ.' ಪೂತಕ್ರತಾಯಾ] 

ಪೂತತೆ (ನು). ಪವಿತ್ರತೆ; ಪಾವನತೆ : ಸೊಡರವೊಬನೂನಕಾಂಶಿಯ 
ಕುಡಿಯಿ೨ಂದಂ ನಾಕದಂತೆ ಮಂದಾಕಿನಿಯಿಂ ನುಡಿಜಾಣಿ೨ ವಿಬುಧನವೊ:ಲ* 
ಪಡೆದಂ ಪೂತತೆಯನಂತೆ ಶೋಭೆಯನವಳಿಂ (ರೃಠ್ಕಾರೋ. 

[ಸಂ. ಪೂತತಾ) 

ಪೂತನಾಂತಕ (ನಾ). ಪೂತನೆಯೆಂಬ ರಾಕ್ಷಸಿಯನ್ನು ಕೊಂದವನು; 
ಕೃಷ್ಣ : ್ಛದಾರುಣಾಕೃಶಿಪೂತನುಂತಕನಾಡಿದಂ ಮುರಾರಿ 
ಕೈಪಟ್‌ಗಾಡಿದಂ (8ಗಂ. ೩-8೬)- [ಸಂ.] 

ಪೂತನಿ (ನಾ). ೧. (ಕೃಷ್ಣನು ಶಿಶಂವಾಗಿದ್ದಾಗ ವಿಷವುಣಿಸಿ ಕೊಲ್ಲ 
ಲೆಂದಂ ಕಂಸನ ಆದೇಶದ ಮೇರೆಗೆ ಬಂದು, ಕೃಷ್ಣನಿಂದಲೇ ವಧೆ 
ಯಾದ) ಒಬ್ಬ ರಾಕ್ಷಸಿಯ ಹೆಸರು : ನಿಜವಕ್ಷೋಜನಿಕ್ಷಿಪ್ತಕ್ಷ್ವೇಡಪೀಡಿತ 
ಲೋಕಘಾಶಿನಿಯಪ್ಪ ಪೂತನಿಯುಮಂ . . . ಬೆಸಸಿ (8ಗಂ. ೩-೨೨ ವ) 
ಶತಪ್ರಘ್ನ ಲಕ್ಷ್ಮಣರ್ಗವಖಿಳಸೇನೆ ಭಾವಿಸೆ ತವಾಕೃತಿಯ ಬಾಲಕರ ದೆಸೆಯಿಂದ 
ಗೋವರ್ಧನಂಗೆ ಮೊಲೆಗೊಟ್ಟ ಪೂತನಿವೊಲಾಯ್ರ್ರಾ (ಕೈ ಭಾ: ೨೦-೩): 
ಪಿ. ಪಿಶಾಚಿ; ರಕ್ಕಸಿ; ರಾಕ್ಷಸಿ : ಸಂದಣಿಸಿ ಹರಿದೇಆ ಬಾಯ್ಗೆ 
ಳೊಳೊಂದಿ ಬಾಯ್ಲಳನಿಡುವ ಪೂತನಿವೃಂದವನು ಕಂಡೋಸರಿಸುವನ 
ದೊಂದು ದೆಸೆಗಾಗಿ (ಕುವ್ಕಾಗ. ೩-೦೦). [ಆ ಸಂ. ಪೂತನಾ] 

ಪೂತನೆ (ನಾ). ೧. ಪೂತನಿ ೧: ಪೂತನೆಯಂ ಕೊಂದಾ 


೨೦೪). 


15 


ಪೂತಿಗಂಧ 


ಸ್ತೀಘಾತುಕವೃತ್ತಿಯಂಮನೆನ್ನೊಳೇಂ ತೋಟ್‌ದವೈ 
ನಿನಗಾನೇತಅ ವೊಲ್ಲಮೆಯನರಸ ಬಗೆದೆಂ ಬಗೆಯೊಳ್‌ (8ಗ೦, ೦೨ ೪). 
೨. =ಪೂತನಿ ೨. ೩. ಒಂದು ಬಗೆಯ ಮರ ಮತ್ತು ಅದರ 
ಕಾಯಿ; ಅಳಿಲೆ: “ಅಭಯಾ, ಅನ್ಮಥಾ, ಪಥ್ಮಾ, ವಯಸ್ಸ, ಪೂತನಾ, 
6 ಅಮೃತಾ - - . ಶಿವಾ ೧೧ ಅಳಲೇಗಿಡದ ಹೆಸರು ; ಅಳಲೇಕಾಯಿ 
ಪ್ರಸಿದ್ಧವು” (ಗಂತಿ. ೦೨3). ೪. ಮಕ್ಕಳಂ ನವೆದು ಅಶಕ್ತರಾಗುವ 
ಒಂದಂ ಬಗೆಯ ರೋಗ ; ಹಕ್ಕಿರೋಗ ; ಬಾಲಗ್ರಹ. ೫. ಬಾಲ 
ಗ್ರಹಕ್ಕೆ ಕಾರಣಳಾದವಳಿಂದು ಭಾವಿಸಲಾದ ದೇವತೆ. 
(ಸಂ, ಪೂತನೂ) 
10 |ಪೂತಾಚದಣ (ನಂ). ಪರಿಶುದ್ಧವಾದ ಆಚಾರವುಳ್ಳವನಂ; ಸರಿಯಾದ 
ನಡವಳಿಕೆಯವನಂ: ಸಮರಜಿತಭೂಪ ಜೀವಪ್ರದನುಂ ಅತಿಬೂತಾಚರಣ 


ಪೂತನೆಯ ತೆಜದೆ 


ರಿಪುಖರಕಿರೆಣ೦ (ಎಕ. 111. ಮಂಡ್ಯ: ೬6 6 ; 1022). [Xo.] 
ಪೂತಾತ್ಮ (ನಾ). ಪರಿಶುದ್ಧ ವಂದ ಮನಸ್ಸುಳ ವನಂ : ಪೂತಾತ್ಮಂ 
ಪರಿತೋಷಪ:ಡಿತವರಂ - - 


- ರಾಜೆ:ಂದ್ರಚಕ್ರೇಶ್ವರಂ (ಹಂಷ್ಮಿರೆ. ೧. ೨೭). 
[ಸಂ. ಪೂತಾತ್ಮನ್‌] 

ಪೂತಿ (ಗು). ೧. ಹೊಲಸುವಾಸನೆಯುಳ್ಳ ; ದುರ್ಗಂಧಮಯವಾದ : 
`ಪೂತಿಗಂಧ ' ಪರಾ. (ನಾ). ೨. ಕೊಳಕಂನಾತ ; ದುರ್ಗಂಧ ; 
ದುರ್ವಾಸನೆ. ೩. ದುರ್ಗಂಧವುಳ್ಳ ದ್ರವ; ಕೀವು. ೪. (ದುರ್ಗಂಧ 
ಮಯಂವಾದ) ಒಂದು ನರಕದ ಹೆರರು: ಕೊಳ್ಳೋರುಂ ಕೊಣ್ಣು 
ಉಣ್ಣೊ "ರುಂ ಪಣ್ಣಮಹಾಪಂತಕಸಂಯುಕ್ಕನಂಗಿ ಪೂತಿ ಎನ್ವ ನರಗಕ್ಕೆ 
ಸಲ್ಲೆ' (ಎಕ. ys ಕೊಶ್ಚ. ೩೭೬-೮; ಸು- 615 1). ೫. ಒಂದಂ ಬಗೆಯ 
ಸುಗಂಧದ ವ |: ಪುಣಂಗು : ಕತ್ತುರಿ ಕಾಲಾಗುರು ಚಂದನಂ ಹಿಮಕರಂ 
ಜಾತೀಫಳಂ ಪೂತಿ . . . ಚೊಡಾರತ್ನಮೆಂಬೀ ವನಾಂತರಸಂಜಾತಮನಾತ 
ನೋಲಗಿಸಿದಂ (ತುತ್ತ. 8-003) ; ಪೂತಿ ಎಂಬ ಹುಲ್ಲುಜಾತಿಯನ್ನೂ 
ಒಳಗೊಂಡಿದ್ದ ಹಳ್ಳಿಯನ್ನು - . - ಗೋವಿಂದಚಂದ್ರದೇವನು ದಾನವಾಗಿ 
ಇತ್ತೆ (ಕಾಸಗಿ. ೬). 

ಪೂತಿಯ ಬೆಕ್ಕು- ಪುಣಂಗಿನ ಬೆಕ್ಕು : ಪೂತಿಯ ಬೆಕ್ಕೆರಳೆಯ ಮಲ 
ಮಾತಂಗದ ಮುತ್ತು ಎನಿಪ್ಪು ವನಾಂತು ಕಿರಾತರ ನಿಜಪಕ್ಕಣಕ್ಕೆ 
ನಡೆತರುತಿರ್ದರ್‌ (ತ್ರಿಶಿಂ. ೨೬-೯೩). [ಸ0.) 

39 | ಪೂತಿಕ (ಗಂ). ೧. ದಂರ್ಗಂಧವುಳ್ಳ ; ದುರ್ವಾಸ ನೆಯುಳ್ಳ. (ನಾ). 
ವಿ. ತಪಸಿ ಗಿಡ: “ಪ್ರಕೀರ್ಯ;, ಪೂತಿಕರಜಃ, ಪೂತಿಕಃ, ಕಲಿಕಾರಕ; ೪ 
ತಪಸೀಗಿತೆದ ಹೆಸರುಗಳು” (ಸಿರ್ಮಾಂತಿ - ಫಲ: ೩. ವಂಲ; ವಿಷ್ಟೆ. [ಸಂ.] 

ಪೂತಿಕರಜ (ನಂ). ಒಂದು ಬಗೆಯ ಸ ಸಸ್ಯ ; ತಪಸಿಗಿಡ ; “ಪ್ರಕೀರ್ಯಃ, 
ಪೂತಿಕರಜಃ, ಪೂತಿಕಃ, ಕಲಿಕಾರಕಃ_೪ ತಪಸಿ:ಗಿಡದ ಹೆಸರುಗಳು” 
(ಯಂತ. 0೨4). [ಸೆಂ.] 


ಪೂತಿಕಾಷ್ಮ (ನಾ). ೧. ಒಂದು ಬಗೆಯ ಮರ ; ದೇವದಾರುವೃಕ್ಷ : 


25 


35 


“ಸರಳಮದು ಪೂಶಿಕಾಷ್ಠಮೆನಿಕ್ಕು” (ಮುಂಗರಾ, ೩6-36). ವಿ. ಒಂದಂ 
ಬಗೆಯ ಮರ ; ಪೀತದಾರು; ಪೈನ್‌ವಂರ. [ಸಂ.] 
ಪೂತಿಗಂಧ (ನಾ). ೧. ದುರ್ವಾಸನೆ; ದುರ್ಗಂಧ: ಆ ಎದವಿಧ 


40|  ಭಕ್ಷೋಪದಂಶಪ್ರಾಯಮವಪ್ಪ ದಿವ್ಯಾಹಾರಮೆತ್ತಲೀ ಕ([ನಿ]ತ ಪೂತಿಗಂಧ 
ಮಪ್ಪ ಮೃಗಪಿಶಿತಪೇಶಿಯೆತ್ತಲ* (ನರವಡ, ೬-೪ ನ) ; ಆಮೋದ ಗಂಧ 
ದೊಳ್‌ ಪೊರೆದು ಮಣ್ಣಂ ತಳಿಯೆ ಪೂತಿಗಂಧದ ಗಿಡುಗಳ್‌ ಗೋಮಯ 
ತೋಯಮನೆಜಕಿಯಲ್ಯಾಮೋದಸುಗಂಧಪುಷ್ಟವತಾಗಳಿ ಬರ್ಕುಂ 
(ರೋಳೋಶ- ೬..೩೦)- ೨. ದುರ್ಗಂಧದ ವಸ್ತು: “ಪೂಶಿಗಂಧಃ, 
ದುರ್ಗಂಧಃ ೨ ಕೆಟ್ಟಿನಾತವುಳ್ಳ ವಸ್ತುವಿನ ಹೆಸರುಗಳು" (ಸಿರಶ್ಮೀಕಿ' ೪೭). 


೩. ಗಾರೆಗಿಡ ; ಇಂಗುದೀ ದ ಕ್ಷ. [ಸಂ.1 


ಪೂತಿಗಂಧಿ ೫ 


ಪೂತಿಗಂಧಿ (ಗೆಂ). ದುರ್ಗಂಧವುಳ್ಳ. [ಸಂ.] 
ಪೂತಿದ್ರವ (ನಾ). ಹೊಲಸು ನಾರುವ ಕೀವು ಮೊದಲಾದ ದುರ್ಗಂಧ 


ದ್ರವ; ನವವಿವರಾವೃತಪೂಕಿ[ಕಾಣಾ. ತ]ದ್ರವ ತ್ವಗಾವೃತವಿಮಿಶ್ರ 
ಮಾಂಸೋಪಚಿತಮಧು್ರವಮಸುಚಿತ್ರಭ್ರಮಿತಕ್ರಿವಹಂ ಮೆಯ್‌ ಬಗೆ 
ವೊಡಿಂತು ಕಿಸುಗುಳಮಾದಂ (೪೭ರ. ೩-೦೭೬). [ಸಂ.] 


ಪೂತಿನಾಶಕ (ಗು). ೧. ಹುಣ್ಣು, ಗಾಯ ಮುಂತಾದಂವು ಕೊಳೆತು. 
ಕೀವಾಗುವುದನ್ನೂ ತಡೆಯಂವ : ರೋಗಿಯ ಕೊಠಡಿಯಿಂದ 
ಹೊರಬಂದ ನಂತರ ಕೂಡಲೆ ಪೂತಿನಾಶಕದ್ರಾವಕದಲ್ಲಿ (೩೧1.5೮ ಟಂ 
Lotion) ಕೈತೊಳೆಯಬೇಕೆು (ಕರೋ. 3). (ನಾ): ಪಿ. ಹುಣ್ಣು, 
ಗಾಯ ಮುಂತಾದಂವು ಕೊಳೆಯುವುದನ್ನು ತಡೆಗಟ್ಟುವಂಥ 
ವಸ್ತಿ: ಪೂತಿನಾಶಕ(ಟ್ಕಂಟಿಸೆಪ್ಪಿಕ್‌)ದ ಮಹದುಪಕಾರದಿಂದ 
ಪಿರೊಗೋವ್‌ನಿಗೆ ಅಶಕ್ಕವಾದಂತಹ ಶಸ್ತ್ರಕ್ರಿಯೆಗಳನ್ನು ಕೂಡು ಈ 
ಸರ್ಜನರಂ ಪಸಡುಶ್ತಿರುವರು (ಹಂತ್ಮರು. ೩೪). [ಸಂ.] 

ಪೂತಿಫಲಿ (ನಂ). ಒಂದು ಬಗೆಯ ಔಷಧೀಸಸ್ಮ ; ಬಾಹುಜಿಗೆ ; 
ಸೋವಂವಲ್ಲಿ: “ಅವಲ್ಲುಜ। ... ಕೃಷ್ಣಫಲು, ವಾಗುಜೀ, ಪೂಶಿಫಲೀ 
— ರ ಬಾಹುಜಿಗೆಯ ಹೆಸರುಗಳು?” (ಸರಾಂತಿ- ೦4೩)- [ಸಂ. ಪೂತಿಫಲೀ] 

ಪೂತಿಬೆಕ್ಕು 'ಪೂತಿವೆಕ್ಕು' ನೋ. 

ಪೂತಿಮಾಂಸ (ನಾ)- ೧. ಕೊಳೆತ ಮಾಂಸ: ಹೊಲಸು ನಾರುವ 
ಮಾಂಸ. ಪಿ. ಒಂದು ನರಕದ ಹೆಸರಂ : ಕ್ರತು ಪೂತಿಮಾಂಸ . . , 
ಉಚ್ಛ್ಛ್ರಾಸವೆಂಬೈದು ಮಂತ್ರಿನರಕಂಗಳಿಂ ಕೂಡಿ ಕಾಲರಾತ್ರವೆಂಬರಸುನರಕ 
ವಿಹುದು (ಏನೇಳ, ೦60). [ಸಂ.] 

ಪೂತಿರಸ (ನಾ). - ಪೂತಿದ್ರವ : ಸಪ್ರಧುತುಮಯವಮುಂ ಅವಸ್ಯರದ 
ವೋಲ್‌ ಮೂತ್ರ ಪುರೀಷಾದಿ ಮಲಭಾಜನವೂಂ ಅಲ್ಲಿ ಪೂತಿರಸನಿಷ್ಯಂದಿ 


ಶ್ರವಣಾದಿ ನವರಂಧ್ರಪರೀತಮಂಂ ಅಪ್ತ ಶರೀರಮುಂ 
(ಕತ್ತ ಶ್ರ. ೩೨೯). [ಸಂ.] 
ಪೂತಿವಕ್ತ (ನಂ). ಒಂದಂ ನರಕದ ಹೆಸರಂ: ಪೂತಿವಕ್ತ ರಕ್ತಪೂತಿ 


ಮೃಶ್ತಿಕೆ ಕಣ ಧೂಮವೆಂಬೈದುಮಂತ್ರಿ ಿ ನರಕಂಗಳಿಂ ಸುತ್ತಿ ಭೀಮವೆಂಬರಸು 
ನರಕವಿಹುದು (ಏಕೇಳ- ೦60) - [ಸಂ.) 

ಥೂತಿವೆಕ್ಕು, ಪೂತಿಬೆಕ್ಕು (ನಾ). ಪುಣುಗಿನ ಬೆಕ್ಕು ; ಕಸ್ತರಿಬೆಕ್ಕು : 
ಪೊಂಬುಲಿಸಮ್ಮ ಮಾನೆದಲೆಮುತ್ತೂ ಮೊಲಂಗಳ ಬಿಕ್ಕು ಪೂತಿವೆಕ್ಕು . - - 
ಪೀಲಿಯೆಂಬಿವಂ ತುಂಬಿದ ಕಂಬಿಯಂ ತಳೆದದೇಂ ತಳರ್ದತ್ತೊ ಪುಳಿಂದಸಂ 
ಕುಳಂ (ರಾ8ಕೇ. ೩-009); ಮರೆ ನರಿ ಪೂಶಿವೆಕ್ಕು ನಕುಲಂ ಮರವಾವುಗಳಿಂಬಿ 
ವಾಗಳುಂ ಕರಮೆಸೆದಿರ್ಷಿನಂ ಮೆಅಕಿದುದು ವಿಪಿನಂ (ಕಂಕ, ೩೬೩೪). 
ಪೂತಿಬೆಕ್ಕು : ಸಿಂಗದುಗಂರಂ ವ್ಯಾಫ್ರುಚರ್ಮಮಂ ಕ್ರೋಡಶಾಬಂಗಳಂ 
ಪೂತಿಬೆಕ್ಕಂ ಹರಿಶ್ಚಂದ್ರರಾಯೇಗೆ ಕಾಣಿಕೆಯುನಿತ್ತಡಿಗೆಆಗುತಿರ್ದರಗ್ಗದ 
ಬೇಡವಡೆಯೊಡೆಯರು (ಕಳಾ. 3-4). [ಪೂಶಿ * ಬೆಕ್ಕು (ಎ ಬೆರ್ಕು)) 

ಪೂತು, "ಪ್ಯೂ ಪರಾ. 

ಪೂತ್ಕು (ನೂ). ಭಲೆ. ಭಾಪು ಎಂಬಂತೆ ಬಳಸಂವ ಒಂದು ಕೊಂಡಾಟದ 
ಮಾತು, ಉದ್ಗಾರ : ಆ ಮಾಳವಚಕ್ರವರ್ತ ಜಗದೇವನೆ ತಂನ 
ಮದಾಂಧಸಿಂಧುರಂ ಕೀಳಿಡೆ ಪೂತು ರಾವುತೆನೆ ರಾವುತನಲ್ಲೆನಿದಿರ್ಚ್ಯ 
ವೀರಬಲ್ಲಾಳೆನೆನೆಂದು ಮೆಟ್ಟಿ ತಿವಿದಾಳ್ವನವಚ್ಚರಿಯಾಯ್ತು ಧಾಶ್ರಿಯೊಳ 
(ಎಳೆ. ೪1, ತರೀಳೆ. ೪8-39; 1199); ನಿಘರ್ಜನಾರ್ಭಟಿಸುತ್ತುಂ ಪೂತು ಮಜ 
ಬಾಪೆನುತ್ತುಂ ಶಂತಾಸಿಯನಾಂತು ಸವಅತೊಡೆಗಗಿದನಾಗಳ್‌ (ಉದ್ಮಟಿ, ೪-60): 
ಪೂತು ಸಾರಧಿ ಭಾಪು ಮರುುರೇ ಸೂತ ಧಿರುಧಿರು ಎನುತ ರಧಿಕವ್ರಾತ 
ಮಿಗೆ ಬೋಳಿಸಿ ಕೊಂಡರು ಹಯದ ಮಘೆಗಳ (ಕುಮ್ಮೀ- ೪-೯): 

ಪೂತುರೆ (ನಾ). -ಪೂತ್ಮು : “ಅರರೇ ಭುವುರೆ ಮರು ಪೂತುರೆ ಭಲರೇ 


0 


25 


ಪೂದಿ ಆ? 


ಲೇಸು ಜಾಗುಮಾ ಧಣು ಧಿರುರೇ ಪುರೆಯೆನೆ ಕೊಂಡಾಟಂ” (ಕತುೂ. ೩೫) ; 
ಭಾಪುರೇ ಕಣ್ಣಂದ ಪೂತುರೇ ಕಣ್ಣಂದ ಭಾಪು ಮರು ಭಾಪು ಮರು 
ಭಾವುರೇ ಕಣ್ಣಂದ (ಕ೩ರೆ. ರೇ. ೧೪೯-೦೭) : ನೆರೆದ ನುಸಿಗಳು ಗಿರಿಯ 
ಕಾಡುವ ಪರಿಯ ನೋಡೈ ಪೂತುರೆ (ಕುಣ್ಯರ್ರೋ ೨-೭೩). [“ಪೂತ್ಕು] 

ಪೂತೆ (ನಾ). ೧. ಪರಿಶಂದ್ಛಳಾದವಳಂ ನ ಪವಿತ್ರವ್ಯಕ್ತಿ : ಮುನ್ನಂ 
ಲಂಕೆಯೊಳ್‌ ನೀನೆ ಪೇಟಕ್ಕಿಯಲ್ಲೆ ಸೀತೆ ಪೂತೆ, ಅವಳು ಕೈಕೊಳುದೆಂದು 
(ಯವನೂಕ್ಕ- ೨೩-೫8): ಮಲ್ಲಮ್ಮ ನಾರೀಲೋಕದ ದಾರಿದೀಪ, ನಾರೀಕುಲಕ್ಕೆಲ್ಲ 
ಗೌರವ ತಂದ ಮಹಾಮಾತೆ, ಪೂತೆ, ಖ್ಶಾತೆ (ಕರತ. ೬೩೬೬). ವಿ. ದುರ್ಗೆ. 

[ಸಂ. ಪೂತಾ] 

ಪೂತ್ಕರಿಸು (ಕ್ರಿ). ಬಾಯಿಂದ ಊದಿ ಶಬ್ದಮಾಡು : ಬುಸಂಗುಡು : 
ಎಸೆದುದಾ ಮಣಿಖಚಿತಕಿರಣಪ್ರಸರಮುದ್ರಿಕೆ ಪೂತ್ಕರಿಸಿ ಲಳಿಮಸಗಿದಪನ 
ಪೆಡೆವಣಿಯವೊಲು ಕರದಲನಿಲಜನ (ತೊರಂಃ. ೪೪-೦೭): ಈ ಸುರಭಿತ 
ಸುಮಮಂಜರಿಯ ಹಿಂಜಿ ಪೂತ್ಮರಿಸುವ ಕಂಳಸರ್ಪ | (ಕಲ್ಲೋಲ. ೨೩-೦೩). 
*ಫೂತ್ಮರಿಸಂ' ಪರಾ. [ಪೂತ್ಕರಣ್ಯ 4 - ಇಸ್ಕು] 

ಪೂತೃತಿ (ನಾ). ಪೂತ್ಮರಿಸುವಿಕೆ: ಊದಿ ಶಬ್ದ ಮಾಡುವಿಕೆ; 
ಫೂತ್ಕಾರ : "ಪೂತ್ಕೃತಿಗೈ ' ಪರಂ. [ಂ.] 

ಪೂತೃತಿಗೈ (ಕ್ರಿ). ಎ ಪೂತ್ಮರಿಸು : ಪೂತೃತಿಗೈದು ಸುಭಟನ ಸಿಂಹನಾದಕೆ 
ಮುಯ್ತೆಗೆದು ಕರಿ ಕಾದುತಿರ್ದುದು ಭೀಮಸೇನನಲಿ ಕೊವ್ಯಾರ್ರೋ- ೩-೩೬), 

[ಪೂತೃತಿ*ಕೈ (ಎಕೆಯ್‌,)) 

ಪೂದಂಡೆ (ನಾ). ಹೂಮಾಲೆ; ಹೂವಿನ ಸರ; ಪುಷ್ಪಮಾಲೆ ; 
ಮುತ್ತೈದೆವೆಂಗಳು ಸಿರಿಮುಡಿಯ ಪೂದಂಡೆಗಳೊಡನೆ ಹಿಡಿಯಕ್ಕಿದಳೆದು 
ಬಂದರು ಮುತ್ತಿನಾರತಿವಿಡಿದಾ ರತಿದೇವಿಯೊಡನೆ (ಮೋಹಕ. ೦೭ ೪೪). 

[ಪ್ಯೂ 4 ದಂಡೆ,] 

ಪೂದಂದಲ್‌ (ನಾ). ಹೂವಿನ ಮಳೆ ; ಪುಷ್ಪವೃಷ್ಟಿ: ಎಸಗಿತ್ತಂದನು 

ಕೂಲಮಂದಪವನಂ ವಪೆಣ್ಣುಂಬಿಗಳ" ಮುತ್ತುತುಂ ಮುಸುಜಖುತ್ತೂಂ ಬರೆ 


ಬಂದುದಿಂದ್ರವನದಿಂ ಪಾದಂದಲ್‌ (ಕಂಶಠಾ: ೯-೪೬). [ಪ್ಯೂ ತಂದಲ್‌) 
ಪೂದಳೆ (ಕ್ರಿ). ಹೂವನ್ನು ತಾಳಂ, - ಧರಿಸು: ಪೂದಳೆದುವೆನಿಪ 


ಪುರ್ಬಿನ ಕುಡಿವೆರಸು ತೂಕಡನೊಳಕೆೊಂಡ ಜಾಡ್ಯಮುಂ . . . ಎಂತು 
ದೊರೆಕೊಳ್ಳುಮೆಂದು ಭಾವಿ (ಗಾವ: ೭೩೯). (ಪ್ಯೂ * ತಳ್ಳಿ) 

ಪೂದಿಂಗಳ್‌, ಹೂದಿಂಗಳ್‌ (ನಾ). ಹೂವು ಬಿಡುವ ಕಾಲ ; ವಸಂತ 
ಮಾಸ : ಕೋದು ಪೂಮಿಡಿ ತಳಿರ ಕಾಡು ನರುವೊಗರಿನಿಂ ಪೂದಿಂಗಳರಸನಂ 
ಕರೆಯುಗುಂ ತುಳಿಲ್ಲೆ (580ರ. ೦೦೯-೨೪೮). ಹೂದಿಂಗಳ್‌ : 
ಹೂದಿಂಗಳ್ಳೆ ತರಲ್ಕೊಸಗಯಿಂ ಬನದೇವಿ ದೀಪೋತ್ಸವಂಗೈವಳೆಂಬಂತೆ 
ಮೊಗ್ಗುಗೊಳ್ಳಿಗಳಿಂದೆ ಪೊಂಜಿನುರಿವೂವಿಂದೆ. ರಂಜಿಸುವ ಮುತ್ತುಗದ 
ಮರಗಳಂ ನೆನೆ, ಮನವೆ (ಶ್ರೀರಾಮಾ: ೧೪೦-೪೨೮). [ಪ್ಯೂ 3 ತಿಂಗಳ್‌] 

ಪೂದಿಸು (ಕ್ರಿ). ಪೂಜೆ ಮಾಡು; ಪೂಜಿಸು; ಅರ್ಚಿಸು : ಉಚ್ಚೆಯ 
ಬಚ್ಚಲ ಕೊಚ್ಚೆಯ ತಾವ ಪೂದಿಸುವ[ಶಾಕಾಂ. ಪೂಜಿಸುವ, ಪೂಸುವ) 
ನಿಶ್ಚಯರಿಗೆ ಮಲಮಾಡುವ ಮೆಚ್ಚುನುಂಗಿಗೇಕೆ ನಿಶ್ಚಯದ ಅಆಜೀವು 
(ಸಗರೊ. ಕ. ೬೨೪-೦೭೬೨); ಇ[ವರ] ದೇವಸ್ತಾನಮಂ ಬ್ರಾ(0)ಹ್ಮಣರು 
ಪೂದಿಸುವರು (ಸೌಇಇ. 1೩-1. ೨೬೨-೨೩; ಸು. 1173); ಈ ದಿವ್ಕಲಿಂಗಮುಂ 
ಭಕ್ತಿಯಿಂದಂ ಕೂರ್ತು ಪೂದಿಸಿರೆ ನೀವಖಳರು ಕಶೀರೈಫು- ೩-೩-೩೦). 

[ಆ ಪೂಜಿಸು ] 

ಪೂದಿಟ್‌. ಹೂದಿಜ್‌ (ಕ್ರಿ). ಹೂವುಗಳನ್ನು ಕೊಯಂ್ಯ,-ಬಿಡಿಸು : 
ತರಳಿಕೆ ದೇವತಾರ್ಚನಕೆ' ಪೂದಿಟ್‌ಯುತ್ತಿರಲಾಗಳೀಕೆಯಂ ಕರೆದು 
(ಗರಂಉ. ೩೩೭); ನಿನ್ನಬಲಾಳಿ ಪೂದಿಟ್‌ವುದಂ ನೋಡಿಂ ವನಕ್ರೀಡೆಯೊಳ್‌ 


(8ಗರಿ. ೦೪-೪೬); ವರಭಕ್ತಂ ಪೂದಿಅತಿಯಲ್‌ ಕರಂಡಮಂ ಕೊಂಡು 


ಪೂದುಡುಗೆ ೫ 
ಪುಷ್ಪದನಕೇಳ್ತೆಂದಂ (ಕೃತಂ. ೩ ೦೩). ಹೂದಿಜ್‌ : ತಾನೆ ಬತ್ತಿದ 
ಪುಷ್ಪವಂಟಿಗಂದರದೊಳುದಕವನೆತ್ತಿ ಹೊರೆದು ಹೂದಿಬ್‌ವ ಜಾಣ್ಮೆ 


ಯನದೇವಣ್ಣಿಸುವೆನು (1ರ್ನಂ. ೪: ೩೩). 
ಪೂದುಡುಗೆ 'ಪೂದೊಡಿಗೆ' ನೋ. 
ಪೂದುಟುಂಬು, ಹೂದಂಟುಬು (ನಾ). ಹೂವುಗಳನ್ನು ಮಂಡಿಸಿದ 

ತಂರುಬು; ಪುಷ್ಪಗಳಿಂದ ಅಲಂಕೃತವಾದ ಹೆರಳಂ : ಪೂದುಜುಂಬಿನ 

ಪುಣ್ಮವತಿಯರಂದುಗೆಯ ಭಂಗಿಯರುಂ ನಗೆಗಣ್ಗಳ ನೀಆ5ಯರಂಂ 

ಗಿರಿಜೆಯ ಚರಣಕಮಲಕ್ಕೆ ಭರದಿಂದೆಆಗುತ್ತ5ಂ (೧೦೪. ೪:೨೦ ನ). 

ಹೂದುಟುಬು : ನನೆಯ ಕಂಚುಳಿಕಿಗಳಳ ಹೂದುಲುಬಿನ ಹಿಣಿಲ್ಲಳ 

ದಂಡೆಗಳ . . . ಕನಕರತ್ನಾಭರಣಕಾಂತಿಯು ವನಿತೆಯರು ಬಳಸಿದರು 

(ತೊರ. ೦. ೧೬ ೩೨), [ಪ್ಯೂ 4+ ತುಟುಂಬ್ಮು] 
ಪೂದುಜುಗಲ್‌, ಹೂದುಜಂಗಲು (ನಾ). ಹೂವುಗಳ ರಶಿ.- 

ಒಟ್ಟಿಲು : ಮೇದಿನಿ ಬೆಂಗೆ ಬಿಟ್ಟ ಮುಡಿಯುಂತೆಸೆದಿರ್ಪುದು ಪುಷ್ಪಿತಂ 

ತಟೇಪಾದಪವೀಧಿ ಪಂತಿಗುರುಳಂಶಿರೆ ಸಂಚಳೆಮಾನಸಂಚಯಂ ಘೂದುಟು 
ಗಲ್‌ ತಡಂ ತೊಡರ್ದು ತೋರ್ಪವೊಲೊಬ್ಬರೆ ಕೊಂಕುವೆತ್ತ ಸೀತೋದೆ 
ಸಡಿಲ್ಲು ನೀಳ್ವ  ಶರದಿಂ ನಿಜಾಗೊಂಡು ಬಟಲ್ಲ ಭ:ಗಿಯಿಂ 

(ಅರ್ಥನೇ. ಹೂದುಟುಿುಗಲು : ಮೆಅಕಿದುದಸುರನ ಹಸ್ತದಲಿ 

ಹೂದುಚುಗಲಿನ ಗಂಧಾಕ್ಷತೆಯ ಶೂಲ ಮಹೋಗ್ರತೇಜದಲಿ 
[ಪ್ಯೂ 4+ ತುಣುಗಲ್‌ (ಎ ತುಜಿಃಂಗಲ್‌)] 


(ಪ್ಯೂ + ತಿಲ) 


೧-೬೦). 


(ತೊರರಾ. ೬-೪೯-೩೩). 


ಪೂದುಜುಬು (ಕ್ರಿ). ಹೂವುಗಳನ್ನು ಮಂಡಿದುಕೊಳ್ಳು : ಕಸ್ತೂರಿ | 


ಪುಣುಗು ಜವಂದಿ ಮುಂತಾದ ಸುವಸ್ತುವ ತೊಡೆದು ಪೂದುಖಜುಬಿ ವಿಸ್ತಾರ 
ದಿಂದ ಪಾಡಿಸಿಕೊಂಡಳಾಗ ಸಮಸ್ತಭೃಂಗಗಳಿಂದ ತನ್ನ (ಶ6ಶ. ೦೦-೭೭೬). 
[ಪ್ಯೂ 4 ತುಜುಬ್ಮು (ಆ ತುಜುಂಬ್ಮು)) 

ಪೂದೂಳಿ, ಪೂಧೂಳು (ನಾ). ಹೂವಿನ ಹುಡಿ; ಪುಷ್ಪಪರಾಗ : 
ಪವನಂ ಪೂದೂಳಿಯಿಂ ರಂಗಮುಂ , ಕ್ರಮದಿಂ ಮಾಳ್ದುದು ಕೇಕಿ ಬರ್ಹ 
ದೆಲರಿಂ ಹೋಮಾಗ್ನಿಯಂ ವರ್ಧಿಕಂ (ಕ860. ೨-೬೨). ಪೂಧೂಳು : 
“ ಪರಾಗಃ. ಕೌಸುಮೇರೇಣುಃ - ಪೂಧೂಳು ” (ಸರ್ಕಾಂತಿ. ೩೭೭). 

[ಹ್ಮೂ + ದೂಳಿ) 

ಪೂದೇರ್‌, ಹೂದೇರ್‌ (ನಾ). ೧. ಹೊವುಗಳಿಂದ ಅಲಂಕರಿಸಿದ ರಥ ; 
ಪುಷ್ಪರಥ : ಮಾಲೆಗಾಅ ಪೂದೇರುಳ್ಳನ್ನೆಗಂ ಸಲ್ಲೆ (ಹೈಂ. ೦:೩೬. ೨೬-೫೩; 
876 ; ತೊಂಡೆದುಟಿಯ ತರುಣೀರತ್ನದ ನುಣ್ಮಂಡೆ ಮನೋಭವನೇಲುವ 
ಪೂದೇರಂದದಿನೊಪ್ಪಿದ:ದು (ಆಯುಕಾ. 3-೬); ಮಿಸುಪ ಕೇದಗಿಯೆಂಸಳ 
ಕಿಗ್ಗಟ್ಟ ಕಟ್ಟಿ ರಂಜಿಸುವ ಪೂದೇರನಾ ರತಿಯ ಕೈವಿಡಿದಡರಿ ಬಿಸಜಾತ 
ಪತ್ರಂಗಳಿಂದೆ ಪೊಂಬಾಳೆಗಳ ಚಮರದಿಂ ರೆಂಜಿಸಿದನು (ತೆಂಫ್ರೆ. ೩3-4), 
೨. ಪುಷ್ಪಕವಿಮಾನ : ರಾಮಂ. . . ಪೂದೇರೊಳ್‌ ಸರ್ವರಿಂ ಕೂಡಿ, 
ನಿಜನಗರಿಯಂ ಪದಿನಾಲ್ಕಾಲಂ ಸಮೆಯೆ ಪ್ರಗುತೆ (ಅದ್ಭುತ. 4೭-೨೪). 
ಹೂದೇರ್‌ : ೧. ಸುದತೀಮಣಿ. . . ಅರಸಂಚೆಯ: ಕಿಜುದುಪ್ಪುಳುವುಸಂ 
ಹರಿಸದಿನೇಜದಳಂಗೋದೃವನಡರ್ದರಗಿ೪ಿ ಹೂಡಿದ ಹೂದೇರೇಜುವ 
ರತಿಯೆಂಬಂದದೊಳೆು (ಇಡ: ೫. ೨-3೨). [ಪ್ಯೂ -- ತೇರ್‌] 

ಪೂದೊಂಗಲ್‌. ಪೂದೊಂಗಲು (ನು). ಹೂವಿನ ಗೊಂಚಲು; ಪುಷ್ಪ 
ಮಂಜರಿ : ಪುಷ್ಪಪರಾಗಮಲ್ಲರಿಗುವಿನಂ ಪೂದಡೊಂಗಲಲ್ಲಾಡಿ ತೋಟುವಿನಂ 


- ಲೀಲೆಯಿನಾ ಪ್ರದೇಶದೊಳದಾರ* ತನ್ವಂಗಿಯರ್‌ ಕ್ರೀಡಿಪರ" (೩ಗಂ. 


೩2 ೬೬). ಪೂದೊಂಗಲು ; ಕಂಗೊಳಿಸುವ ಕಾಮುಗೆ ಬೃಹಸ್ಪತಿ 
ಪಫೂದೊಂಗಲನಿತ್ತ) ಸಂಧಿಸಿದ (ಮೋತತ. 3-೪4); ಸುರಿವ ಪೂಡೊಂಗಲ 
ತ:ಷಾರದಿಂ . . . ತಿ:ರದಿಂಪೆಲ್ಜಿಯುಂ ನಂದನದೊಳು (ಕ್ಕ ಮರಾ. ೩-೨೪). 


[ಪ್ಯೂ * ತೊಂಗಲ್‌] 


೫೬ 


10 


15 


26 


30 


35 


40 


45 


ಪೂದೋಂಟ 


ಪೂದೊಂಗಲು « ಪೂದೊಂಗಲ್‌ ' ನೋ. 

ಪೂದೊಂಬೆ (ನಾ). -- ಪೂದೊಂಗಲ್‌ : ಪೂದೇರ ಬಲಬಂದ ಪೊಣರ್ವಕ್ಕಿ 
ಗಾಲಿಯ ಪೂದೊಂಬೆಯಿಂದ ಪೂಜಿಸಿದ ಪಾದಕೆ ನಮಿಸುತ ಗಿಳಿಗುದುರೆಯ 
ಮಾರನಾದರದೊಳಗೇಣ್‌ ನಡೆದ (ಕರಕ. 00-004) ; ನಗೆ ಮಲ್ಲಿಗೆ ಮೊಗ 
ದಾವರೆ ಕಣ್ಣೂಡಿ ಸೊಗಸುವ ಕನ್ನೈದಿಲಾಗೆ ಮುಗುಳಂಬನ ಮುಂಡಿಗ 
ಮರಿವ ಪರಿಮಳವೊಗುವ ಪೂದೊಂಬೆಯುಂತಿಹರು (ಕರನ. ೬೩-೪೯). 

[ಪ್ಯೂ + ತೊ:ಬೈ) 

ಪೂದೊಡಂಬೈ, (ನಂ). ಹೂವಿನ ದೇಟು,--ತೊಟಬ್ಬ : "ಪ್ರಸವಬಂಧಂ 
ವೃಂತಮೆನೆ ಪೂದೊಡಂಬೆಗಳ ಪೆಸರಕ್ಕು” (ಕುಂಗರಾ. ೩-೫), ಕೆಂದಳಿರ್‌ 
ಮಿಸುಪ ಕೆಂಗಅಿಯಾದುದು., ಪೂದೊಡಂಬೆ ಪಿಇ ದುದು (ಕಮದ, ೨೪3 
ತ್ರಯೋ): [ಪ್ಯೂ 4+ ತೊಡಂಬೆ,] 

ಪೂದೊಡಂಬೈ. ಹೂದೊಡಬೆ (ನಾ). ಇ ಪೂಮೊಂಗಲ್‌ ; ಬಂನಲೆವ:ದು 
ಪಶ್ಚಿ ಮಾನಿಳನ ಮಂರ್ಚಿತಂ ಕೇತಕಿ ಪೂದೊಡಂಬೆಯಂ (ಗಿಂಕ ೪-೩೬); 
ಮುಗುಳ್ತುದು ಜಾದಿ ಕದಂಬಕೋರಕಂ ಬಲಿದುದು ಪೂದೊಡಂಬೆಗಳ 
ನಾಂತುದು ಕೇತಕಿ (ಏತ್ಮುಪು. 3-3-೪೦): ಸುತ್ತಿಡಿದ ಕೆಂದಳಿರ ಕೆಂಗಾವಿಗಾಸೆ 
ತಾನಿತ್ತೆಂಡವತಾಗಿ ನೇಲುವ ಪೂದೊಡಂಬೆಗಳ" ಮತ್ತೆ ರುಲ್ಲಿಗಳ (ಮಹಂ, 
೨೬೩೪). ಹೂದೊಡಬೆ : ತಲ್ಲಣದ ತೋಪಿನ ವಿಷಾದದ ವಲ್ಲರಿಯ 
ಹೂದೊಡಬೆಗಳ ಹೊಯ್ವಳ್ಳೆಗಳ ಮುನಿಜನವ ಕಂಡರು ಪಾಂಡು 
ನಂದನೆರು (ಕುವ್ಮೂಇ. ೨೨-೨೨). [ಪ್ಮೂ 1 ತೊಡಂಬೈ] 

ಪೂದೊಡವು (ನಾ). ಹೂವಿನ ಆಭರಣ,-ಒಡವೆ.: ಉಟ್ಟ ನವಾಂಬರಕ್ಕ 
ಮರೆ ಪೂದೊಡವಂ ತುಡುವೊಂದು ಕೌತುಕಂ ಪುಟ್ಟಿ ಮುರಾರಿಗೀಯಲರ 
ಕಂಪನೆ ಕಾಣಿಕೆಯಾಗಿ ಪೋಗಿ ನೀಂ ಕೊಟ್ಟೊಡಗೊಂಡು ಬರ್ಪದು 
(8ಗರಿ. ೬-೦೨); ಒಳ್ಬಿ ೦. ಸಮೆದಚ್ಚಪೂದೊಡವನೋರಂತಿಟ್ಟು ನಾನಾ 
ವಿಳಾಸಂದೋಲುತ್ತಿನಿಯರ್ಗೆ ರಂಜಿಪುದಜಸ್ರಂ ಖೇಚರೀಸಂಚಯಂ 
(ಕಬಕಂ. ೨-೩೯)- [ಪ್ಯೂ + ತೊಡವು) 

ಪೂದೊಡಿಗೆ, ಪೂದುಡುಗೆ, ಹೂದುಡಿಗೆ, ಹೂದೊಡಿಗೆ (ನಾ). * 
ಪೂದೊಡವು ಮಧುಕರಿಕೆಯಂ  ಪೂದೊಡಿಗೆಯಂ ಮಾಡಲುಂ 
ಮಯೂರಿಯಂ ಕಿನ್ನರಮಿಥುನೆಂಗಳೆಂ ಸಂಗೀತಶಾಲೆಗೆ ಕಳುಪಲುಂ . . 
ಪೆಸರ್ವೆಸರೊಳೆ ಕರೆದು ಪೇಟ್ವ ಮನೋಹರಂಲಾಪಂಗಳಂ ಕೇಳುತ್ತಂ 
ಪೊ:ಗೆವೋಗೆ (ಕಾರಂಕೂ- 000೬). ಪೂದುಡುಗೆ : ಬಗೆಗೆ ವಂದ ಪೂಗಳೊಳ್‌ 
ಪೂದುಡುಗೆ ಯಂ ವತಾಡಿ ವಸಂತಕಾಂತೆಯರಂತೆ ನೆಅ್‌ಯೆ ಕೆಯ್ಸೆಯ್ದಾಗಳ* 
(ಅರಿಫು- ೦೦-೧೨೪ ವ)ಃ ಪೂದುಡುಗೆಯಿಂ ಚೆಲ್ವಾದರಾ . . . ಬಾಲೆಯರ 
(ಕಾಂತಿಫ್ರು. ೮-೧3), ಹೂದುಡಿಗೆ : ವಾಸಂತಯತುಕಾಲಸಮಯ 
ಕುಸುಮುವನಾ ವಿಳಾಸಿನೀಜನ ತೊಡಿಗೆಯಂ ಮಾಡಿ ತಂದೊಲ್ಲು . -. 
ಶಿವಾರ್ಪಿತಂ ಮಾಡಿ ಹೂದು [ಾಕಾಂ- ದೊ]ಡಿಗೆದೊಟ್ಟು (ಶತಳಾ. ೩-೪6). 
ಹೂದೊಡಿಗೆ : ಎಲೆ ಮುಗ್ಗೆ . . . ನಿನ್ನ ಸೌಕುಮಾರ್ಯಕ್ಕೆ ಹೂದೊಡಿಗೆ 
ಹೊಲಿ (ನಂಲರೆ. ೦೪-೮೩). [ಪ್ಯೂ + ತೊಡಿಗೆ( ಆ ತೊಡುಗೆ)] 

ಪೂದೊಣೆ, (ನಾ). ಹೂವುಗಳಿಂದ ತುಂಬಿದ ಕೊಳ; ಹೂಗೊಳ : 


ನೈದಿಲಿಂ ಮೆಟ್‌ವ ಪೂದೊಣೆಗಳಿಂದೆಸೆದತ್ತು . . , ರಜತಶೈಲಂ 
(ಭವತ. ೦-೨೬): [ಪ್ಯೂ + ದೊಣೆ) 
ಪೂದೊಣೆ, (ನಾ). ಹೂಬಾಣಗಳ ಬತ್ತಳಿಕೆ: ಮನೋಜನಸ್ತತತಿ 


ಗೊಪ್ಪುವ ಪೂದೊಣೆಯಕ್ಕುವಿತಾಕ್ಷಿಸಲ್‌ ಮಂಜುಳದಾಡಿಮಾಕುಸುವು 
ಮೆಂದಜದೊರ್ವ ಸುಧಾಂಶುವಕ್ಕೆ - . . ಕರಂ ತಿಆ್‌ದಳ್ಳೆಡಂಗಿನಿಂ (ಉದ್ಕ ರಿ. 
೪-೬೧). [ಪ್ಯೂ -- ದೊಣೆ (ಎ ತೊಣ್ಕೆ)) 

ಪೂದೋಂಟ, ಪೂದೋಟ, ಹೂದೋಂಟ, ಹೂದೋಟ (ನಾ). ಹೂವು 
ಗಳನ್ನು ಬೆಳೆಯುವ ತೋಟ; ಪುಷ್ಟೋದ್ಮಾನ : ದೇಗುಲದ 


ಪೂದೋಟ 


ಬಡಗಣ ಪೂದೋಂಟ (ಮೈ60- ೦೯೨೫೯, ೬೩-೯; 1024) ; ಮತ್ತೊರ್ವ ಚೆನ್ನೈ 
ಪೊನ್ನ ಕರುಮಾಡಮಂ ಬಳಸಿ ಬೆಳೆದ ಪೂದೋಂಟಮಂ ಪೊಕ್ಕು ಮೆಯ್ಸರೆದ 
ನಲ್ಲನಂ ನೆವದಿನಿಂತೆಂದಳ್‌ (ಕಳ: ೬೪); ಅಲ್ಲಲ್ಲಿ ಪೂದೋಂಟವಲ್ಲಲ್ಲಿ 
ಕೊಳಗಳಂತಲ್ಲಲ್ಲಿ ಕರ್ವಿನ ಪೊನಲು (ಕೇತ. ೧-೩). ಪೂದೋಟ : 
“ ಪುಷ್ಪವಂಟಿ 220 ಪೂದೋಟಂ” (ಏಸ್ತುಕೋ- ೩೨-೦೫); ಪೂದೋಟಮಂ 
ವಾಜಿಯಂ . . - ತಿಳಿಯಲ" ಸ್ವಪ್ನದಿ ಲೇಸಲೈ (ಸೋರೇಕ- ೬) ; ಸೌರಭ್ಯವ 
ತಾಳಿದನೇಕ ಪೂದೋಟ ಕೇಳಿಯ ವನಗಳಿದ್ದುವು ಪುರಲಕ್ಷ್ಮಿಯ ತಾಳಿಯ 
ಮರಕತದಂತೆ (ಕೋಹತ. ೨-೩೩): ಎತ್ತಣ ತಂರಂಗಮಿದು ಪೊಕ್ಕು 
ಪೂದೋಟಮಂ ತೊತ್ತಳದುಳಿವುದು (ಕೃಒಕಾ. 30-0): ಹೊದೋಂಟ: 
ಪಡುವಲು ಹೂದೋಂಟ (3%3%- ೫17/1. ೦೨೨-೭೩ ; ಸು. 1072) : ಹೂ 
ದೋಟಗಳನುಆ* ಹೊಕ್ಕು ಚೆಲುವನಾಗಿ ಪರೀಕ್ಷಿಸು ೦ (ಇಸಫು- 3೨-೭). 
ಹೂದೋಟ ; ಹಲವು ಹೂದೋಟಗಳನರ್ಜಿಸಿ, .. ಹೂಗಳನೆಯ್ದೆ ಕುಯಿ 
ತಂದು (ಬಸಫು. ೨೨-೨೩): ಪರಿಪರಿಯ ಹೂದೋಟಗಳ ಹೊಯ್ದೊರಸಿದನು 


- « « ಅಾಂಂಗೂಲದಲಿ ಕಲಿ ಹನುಮ (ಕೊರರಾ. 8-9 08) ; ಇಂತಹ ದಾಂಪತ್ಯ 


ಪ್ರಣಯಲೀಲೆ ಗಾಳಿ ಬೀಸದ ಹೂದೋಟ (ಳನ್ನತಾ. ೦೦೪) 
[ ಪ್ಯೂ --ತೋಂಟ ) 

ಪೂದೋಟ ತಪೂದೋಂಟ' ನೋ. 

ಪೂದೋಜ ಸು (ಕ್ರಿ). ಹೂವು ಬಿಡುವಂತೆ ಮಾಡು ; ಪುಷ್ಪಿಸುವಂತೆ 
ಮಾಡು: ಮಿಂಡೆದ್ದ ಹೆಣ್ಗಳುಪ ನಕ್ಕೆ ನಡೆತಂದು . . . ಕಂಡಕಂಡವನಿ 
ಡುತಂಗಳಂ ಚಿಗಂರಿಸಿದರೊಡನೆ ಪೂದೋಅ ಸಿದರು (ತೈವಿ:ರಾ, ೩೦-೩). 

[ವ್ಯೂ 4+ ತೋಜೀಸು) 

ಪೂಧೂಳು 'ಪೂದೂಳಿ' ನೋ. 

ಪೂನಾಡು ' ಪುನ್ನಾಡು ' ನೋ. 

ಪೂನಿಜು (ಕ್ರಿ). ಹೂವುಗಳನ್ನು ಹೆಣೆ,-_ಮಾಲೆಕಟ್ಟು : ಲಂಜಿಗೇಸರಂ 

ವರ್ಕೆ ಪೂನಿಟುವ ಮಾಲ (ಲೂ) ಕಾರರ್ಗ್ಗೆ ಅರ್ದ ವಿಸದಿ (೬6. ೩. 

೬-೨; 678). [ಐ ಇದು ' ಪೂನಿಆ್‌” ಎಂಬುದರ ಅಪಲಿಖತವಿರಬಹುದು] 

ಪೂನೀರ್‌, ಹೂನೀರು (ನಾ). ಹೂವಿನ ರಸ ; ಮಕರಂದ; ಪುಷ್ಪರಸ ; 
ತಳಿರಂ ತೂಗಿ ಪರಾಗಮಂ ಪಿರಿದು ಪೂನೀರಂ ತಡಂಗೂಡಿ ಗುಗ್ಗುಳ ನಿರ್ಯಾ 
ಸಮನಾಂತು . . . ಏಂ ಗಂದಿಗರಂತೆ ಬಂದೊಲೆದುದೋ ಮತ್ತೊಂದು 
ಮಂದಾನಿಳಂ (6ರ೯ನೇ-: ೫-೯೭). ಹೂನೀದೊು : ನೀರಿನೊಂದು ನೀರಜಾತ 
ಬೆಳಕಿಗಾಗಿ ಕೆರಳಿತು ಈ ಕಿರಣಕರಳಿತು ಹೂವ ಹೊಕ್ಕ ಕಿರಣವಾಗ ಹೂ 
ನೀರ ನೆಕ್ಕಿತು (ಗಂಗಾತ, ೦೫-೦೩). [ವ್ಯೂ 4 ನೀರ್‌] 

ಪೂಪ (ನಾ). ಹಿಟ್ಟಿನಿಂದ ಮಾಡುವ ದೋಸೆ, ಇಡ್ಲಿ, ಹೋಳಿಗೆ 
ಮುಂತಾದ ಮೃದುವಾದ ಭಕ್ಷ ಸ "" ಪೂಪಃ, ಅಪೂಪಃ , ಪೂಫಳಿಕಾ 
ಈ ೩ ಪಕ್ಕಾನ್ನಂ'” (ಹಣಯು. ೩೬-0೬9); ವ್ಯಕ್ತ ಕಿ:ರಾನ್ನಮಂ 
ಫೃತದುಗ್ಥಶರ್ಕರೆಯ ವ್ಯಕ್ತಿಯಿಂಗೈದ ಕಜ್ಮಾಯವಮಂ ಪೂಪಮಂ ಮುಕ್ತ 
ಭವಜಾಲನಾ ಶಿವಲಿಂಗನಾರೋಗಿಸಿದನು (ದುರತ. ೬.83) ; ಲಡ್ಡು ಚಕ್ಕಲಿ 
ತರಗು ಪೂಪವ [8ಕಾ. ತುಪ್ಪವ] ಬಡ್ಡಿಸಿದ ಪೊಂದಟ್ಟೆಯನು 
ಮುಂದೊಡ್ಡಿ (8ಕಾತಾ. ೧೬-೨೯). "ಅಪೂಪ' ಪರಾ. [ಸಂ] 

ಪೂಪಲಿಕೆ (ನಾ). - ಪೂಪ : ""ಪೂಪಲಿಕಾ ಪೂಪನಾಮಂ"' (ನಸ್ನುಳೋ- 
೪೪-೦೨). [ಸಂ. ವೂಪಲಿಕಾ] 


ಪೂಷುಟ್ಟಿಗೆ (ನಾ). ಹೂವಿನ ಬುಟ್ಟಿ; ಪುಷ್ಪಕರಂಡ : ಪೂಪಟ್ಮಿಗೆ 


ಪನ್ನೀರ್ಗುಪ್ಪಿಗೆ . . - ಕರ್ಪುರ ಕರಡಿಗೆಯಿರ್ದವು (ಸೂಂಸೋ. ತಿ೩-೩೨). 

[ ಪ್ಯೂ-- ಪಟ್ಟಿಗೆ (ಎಪುಡಿಳೆ) ) 
ಪೂಪುಣುಂಬ (ನಾ). ಹೂವುಗಳನ್ನು ಬಾಣಗಳಾಗಿ ಉಳ ವನು ; 
ಮನ್ಮಥ; “ಇಂಗೋಲ್ವಿಲ್ಲಂ . . . ಪೂಪುಣುಂಬಂ . . . ಗಿಳಿದೇರಂ 


೫೭೫೭ 


10 


೩8 


40 


ಪೂಮಳೆಗಲ? 


ಇವು ೧೩ ಕಾಮದೇವಂಗೆ ಪೆಸರ್‌” (49- 9೭.೦೬); “ಕುಡುವಿಲ್ಲ ಸಿಂಗರ 
ಪೂಪುಣುಂಬ ವಿತಾಂಬಟವಿಗೆಯ ವೆಣ್ಬಡೆಯನೈಸರಲ ಕಾವ ಜತಿಗಳವಗೆಯ 
ನೆನೆ ಮನ್ಮಥನ ನಾಮಮಕ[್ಕುಂ? (೪೭ಳ್ಳೆ. ೪). ([ಪೂಪುಣುಂಬು----ಅ) 


ಪೂಪುಣುಂಬು (ನಾ). ವಂನ್ಮಥನ ಹೂವಿನ ಬಾಣ, - ಪುಷ್ಟಾಸ್ತ್ರ; 


ಕಯ್ಸುಟ್‌ಗುಟ್ಟಿಯಾಡಿದರ್‌ ; ಪೊಪಣುಂಬು ; ವಪಲ್ಬಅ*ಗುಟ್ಟಿದಂ 
(ಕನುದ. ೩೭ ಶ್ರಯೋ) ; ಭಾವಚಸಾರ್ವಿಂ ಪೂಪುಣುಂಬಂ[ಕಾಕಾಂ. ಪೂವಿನೆಂಬಂ) 
ಪೂಡಿದಂ (ದಕ. ೬-೬೦ ಕ). [ಪ್ಯೂ -ಪುಣುಂಬು ( ಎಪುಳುಂಬು)] 

ಪೂಪುರುಳ್‌ (ನಂ). ಹೂವಿನ ಸತ್ತ್ವ; ಮಕರಂದ: ಪೊಂಬೆಳ್ಳಿ 
ಪೂಪುರುಳ* ಬೆಲ್ಹಿಂಗಾನೆ ಜತ್ತೆ ತುಂಬಿದಿರ್ಪಿನ ಬಗೆಯ ಬರೆಹೆದೊಳ್ಬಲ್ಲೆ ? 
(ಲರ. ೬3-0೦೨). (ಪೂ 4 ವುರುಳ್‌] 

ಪೂಪೊಡೆಯ, ಹೂಪೊಜೆಯ (ನಾ). ಹೊಕ್ಕುಳಲ್ಲಿ ತಾವರೆಯ 
ಹೂವುಳ್ಳವನು; ಪದ್ಮನಾಭ; ವಿಷ್ಣು: “ವಿಷ್ಣು ಪೂಪೊಡೆಯನೆಂದೆನಲ್‌” 
(ಕರಾ. ಇ). ಹೊ ಸೊಡೆಯ : ಹರನ ಹೆಟ್ಟುಗೆ ಹೂಪೊಡೆಯನೋಪಳ 
ನಜನರಸಿಯನಂಗಸೆ6ಥೆವನ ತರುಣಿಯರನು ಗೆಲ್ಲಳು ಗಾಡಿ ಸಿರಿಜಾಣ್ಮೆ 
ಪಿರಿದಪ್ಪ ರೂಪಿನಿಕದೆದಳು (ಶ್ರೀಶಾಂ. ೩-೭೦). (ಪ್ಯೂ ಪೊಡೆ 4. ಅ] 

ಪೂಜನ (ನಾ). ಇ ಪೊದೋಂಟ : ಬಾಲಲರೆವ್ಮೂಯ ಪೂಬನದಿ ಆಡಲು 
ಬಂದು ನುಡಿವರು (೧೪೭. 09-33). [ಪ್ಯೂ--ಬನ್ಮ) 

ಪೂಬಾಣ, ಹೂಬಾಣಿ (ನಾ). ೧. ಹೊವಿನ ಬಾಣ; ಮನ್ಮಥನ 
ಬಾಣ. ವಿ. ಮನ್ಮಥ; ಕಾಮ : ಬಾಣಪುತ್ರಿಯ ಕೆಳದಿಯರ 
ನೋಡಿದರು ಪೂಬಾಣಗೆಣೆಯ ಸದ್ವಿಟರು (ಕೋಶತ. ೨-೨೦). ಹೂಬಾಣ : 
೩. ಸ್ಫೋಟವಾದಾಗ ಮೇಲಕ್ಕೆ ಸಿಡಿದು ಹೂವಿನಾಕಾರದ 
ಕಿಡಿಗಳನ್ನು ಸೂಸಂವ ಒಂದು ಬಗೆಯ ಸುಡುಮದ್ದು : 
ಈ ಜಾನಸಾಲೆಯೆಲ್ಲಿ ಹಗಲುಬತ್ತಿ. ಹೂಬಾಣ, ಆಕಾಶಕೊಳವಿ . . . 
ಉತ್ಸವಗಳ ಕಾಲದಲ್ಲಿ ಹತ್ತಿಸುವಂತೆ ಕಟ್ಟಲೆ ಮಾಡಿದರು (ಶುಶಾತಂ. 1. 
636) ; ಎಡವೂರ ತಳದಲ್ಲಿ ಏನೇನ ಶಡಗರ . . . ಹಾರೂವ ಹೂಬಾಣ 
ಹೊಬತ್ತಿ ಕಂಡಿರಿ (ಳನ್ನಕಾ. ೯). (ಪೂ ಬಾಣ) 

ಪೂಬಿಡು, ಹೂಬಿಡು (ಕ್ರಿ). ಹೂವುಗಳನ್ನಿ ಹೊಂದು ; ಪ್ರೆಪ್ಪಿತ 
ವಾಗು : ಪೂಬಿಡುವ ವಸಂತದಾ, ಪಣ್‌ ಬಿಡುವ ಗ್ರೀಷ್ಮದಾ, ಮುನ್ನಜ್‌ವು 
ಇರ್ದುದಿಲ್ಲಂ (೧ರ್ಕಕ್ರ. ೨೪-8೦೬). ಹೊಬಿಡು : ಒಂದೂವರೆ ತಿಂಗಳಿಗೆ 
ಸಸಿಗಳು ದೊಡ್ಡವಾಗಿ ಹೂಬಿಡುತ್ತವೆ (ಮುಂಂಖ. ೪-೨೭0): ಗಿಡ 
ಹಬ್ಬುವುದು ; ಚಿಗುರುವುದು ; ಹೂಬಿಡುವುದು , ಹಣ್ಣು ಬಿಡುವುದು 


(ಸಾಹಿಕೀ. 60). [ಪ್ಯೂ 4 ಬಡು] 


ಪೂಮಡಿ (ನಾ). ಹೂವಿನ ಮಡಿಕೆ ; ಹೂದಂಡೆ : ತಲೆವಕ್ಕಿ ಕಟ್ಟಲೆಗಮಿಂದು 


ಮರೀಚಿಗಮಾಯ್ತು ನಾಡೆ ಕಣ್ಗಳವಡೆ ಮಲ್ಲಯುದ್ಧಮೆನೆ ದೇಸೆಯ 
ಪೂಮಡಿಯಂ ತೊಡರ್ಚಿದರ್‌ (ಕಂದ್ರೆ. ೬-೬). (1ಪ್ಯೂ-ಮಡ್ಮಿ) 

ಪೂಮರ- (ನಾ). ಹೂವು ಬಿಡುವ ವೃಕ್ಷ; ಹೂವಿನ ಮರ: 
ತಳ್ತೆರಟ್ಟ ಡಿಯ ಪೂಮರದಿಂ ಕಟ್‌ವೂಗಳೆತ್ರಮಿತ್ತಂ ಕವಿದಲ್ಲಿ ಮೆಲ್ಲನುಗೆ 
ತೇಂಕುವ ಪೂವಿನ ಸಂಕರಂಗಳಂ (ಆರತ. ೦-೬೦) ;: ಪೂಮರನಂ ಕೋಡೆಗ 
ವೇಟ್‌ದಂತೆ ಕಬ್ಬಿನ ತೋಂಟಮಂ ನರಿ ಪೊಕ್ಕಂತೆ (ರನರ್ತಿಕ್ಕು.. ೨-೭೦). 

[ಪ್ಯೂ 4 ಮರ್ಮ) 

ಪೂಮಲಗು (ನಾ). ಹೂವಿನ ದಿಂಬೂ ; ಹೂವುಗಳಿಂದ ರಚಿಸಿದ ಮೆತ್ತೆ : 
ಪೂಗೋಲ ತೂಗುತೆ ತಳಿರ ಪಾದಾಸನ ಮೇಗೆ ಕಾಲಿಟ್ಟು ಪೂಮಲಗ 
ರಾಗದೊಳೊಣಗಿ ತಾವರೆಗದ್ದುಗೆಯೊಳಿರ್ದ ಪೊಗೋಲನೆ (ಶರಕೆ. ೧೦-೭೭). 

[ಪ್ಯೂ-ಮುಲಗ್ಮು («ಎ ಮಲಂಗ್ಗು)] 


«| ಪೂಮಳೆ "ಪೂವಟ್‌' ನೋ. 


ಪೂಮಳೆಗಆ* “ಪೂವಟ್‌ ಗಟ್‌” ನೋ, 


ಪೂಮಟಕ ೫೭೫೮ ಪೂರಕ 


ಪೂಮಟಕ "ಪೂವಟ್‌' ನೋ. ದಡದಡಿಸುತಿರೆ ಚಿಯರ್‌ ಮೆರೆದು ತರಿವಿಂಡಿಯರ್‌ ನಡೆದರ್‌ (೫0ರ. 
ಪೂಮಾಲೆ, ಹೂಮಾಲೆ (ನಾ). ಹೂವಿನ ಹಾರ, ದಂಡೆ; ೦೨೪-೨೬೦). [ಪ್ಕೂ 4 ಮಂಡ್ಮಿ 
ಪುಷ್ಪಮಾಲೆ : ನಿನ್ನಾಜ್ಞೆ ಪೂವನಲೆಯಂದದೆ ನಿಂದಿರ್ಪದು ಮತ್ಮಿರೀಿಟ] |ಪೂಯ (ನಾ). ೧. ಗಾಯಂಗಳಿಂದ ಹೊರಡುವ ಬಿಳಿಯ ದ್ರವ: 
ದೊಳ್‌ (6೭. 0೩-0೬); ಕಹಿಯ ಕೊರಲೊಳ್‌ ಪೂವರಾಲೆಯಿಕ್ಕಿದಂ _ ಕೀವು. ೨. ಊತ ; ಬಾವು: "ಪೂಯಂ, ಪೂಯಿಃ, ಪೂಯುಃ, 


ತಾನುಮಕ್ಕು 0 (ರರ್ತನ್ಮು. ೦-೦೦6) ; ಕಂಠದೊಳೊಂದಿಸಿದ ಕೂರಲಗುಮಂ | 8 |  ಪೂಯನೇ, ಪೂಯನೀಯಂ ಈ ೫ ಬಾವು” (ಉಕ್ಕಿ. ೦೦೦). [ಸಂ.] 
ಪೂವಸಾಲೆಯಂ ವಡಿ ಅಕ್ಷೆಯಂ ನಿಟಿಲಾಕ್ಷನಭವಂ . . . ಆಕ್ಷಣದೊಳುರು| |ಪೂರೈ (ನಾ). ೧. ತುಂಬಂವುದಂ ; ತುಂಬಿಸುವುದು; ಪೂರ್ಣಗೊಳಿ 


ಮೋಕ್ಷವಂಂ ಕೊಡಲು (04ಫು. 3೬-೩೧). ಹೂಮಾಲೆ: ಹೂಮಾಲೆಗಳ ಸುವುದಂ. ೨. ತೃಪ್ತಿಗೊಳಿಸುವುದಂ; ಸಂತೋಷಗೊಳಿಸುವುದು. 
ಸಿಂಪಿಸಿದ ಗಂಧದ ಬಂಧದಕ್ಷತೆಯ ಕೀಲಣೆಯ ಮಣಿವೆಳಗುಗಳ ಹರಿ ೩. ಸಂರಿಯಂವುದು. ೪. ನದಿ, ಸಮಂದ್ರ ಮೊದಲಾದುವು ಉಕ್ಕಿ 
ದುಳಿಯಲಿ . . . ಎಸೆದುದಂಕುಶ ಭಟನ ಮುಷ್ಟಿಯಲಿ (ಳುವ್ಯಾರ್ರೋ. ಹರಿವುದು ; ನೆರೆ: “ ಪೂರಯೆಂಬುದು ತೊಅಕಿಯ ಭೂ(ಬೂ)ರಂ” 
೩-೩೬) ; ಎತ್ತಿದ ಹೂ[6, ಕಾಂ. ಪೂ]ಮಾಲಿ ಬಿಲ್ಲಿನಂಶಿರಲಾಗ ಮುತ್ತುವಾಅಡಿ | 10 (ಕ9:ಯ:2. 0೦೦೦-೪೬) ; ಮಳೆಗಾಲದಲ್ಲಿ ಗಂಗಾನದಿಗೆ ಪೂರ ಬಂದ ಸಮಯ 
ಹೆದೆಯಾಗೆ ಚಿತ್ತಭವಗೆ ಪುಷ್ಟಚಾಪವನೀವೊಲು ಬಿತ್ತರದೊಳಗೊರ್ವಳಿಸೆಗು ದಲ್ಲಿ ಹುವಷಾಯೂನನು ದಿಲ್ಲಿಯ ಕಡೆಗೆ ತಿರುಗಿದೆನು (ಹಂನುಸೆ. ೯). 
(ರಕ. ೦-೦೦೩) : ಕೋತಿಯ ಕೈಯಲ್ಲಿ ಹೊಮೂಾಲೆ ಕೊಟ್ಟ ಹಾಗೆ (ಗಾರಿ). ೫. ಹರಿವು; ಪ್ರವಾಹ: ಬಿಡದಟಲ್ವ ಬಂಧುಜನದೊಟ್ಕುಡಿಯದ ಕಣ್ಣೀರ 
[ಪ್ಯೂ 4 ಮಾಲೆ] ಪೂರಮಾ ಪ್ರೇತಮನೋಗಡಿಸದೆ ಸುಡುವುದು ಗಸ (ಶಂಶಕಾ. ೨-೨೪) ; 
ಪೂಮಾಲೆಗಾರ್ತಿ (ನಾ). ಹೂವು ವರಾರುವವಳು ; ಹೂವಾಡಿಗಿತ್ತಿ : ಕಣ್ಣೀರ ಪೂರದಗುರ್ವಿಂ ಬೆಸೆಗಾಣದಂದೆಡಪುತಂ . .. ಫೋದೆಂ 
ಮಲ್ಲಿಗೆಯಲರ್ದಂಡೆವಿಡಿಯೆ ಬಂದೆಅಗುವ ಜಲ್ಲಿದುಂಬಿಗೆ ಬೆರ್ಚೆ ನಿಂದು |356| (ಕಾದೂ. 609); ಪಾಮರೀಮುಖಶಶಿಗೊಸರ್ವಿಂದುಗ್ರಾವನಿರ್ಮಳಜಲದ 
ಸೊಲ್ಲಿಪ ಪೂಮಾಲೆಗಾರ್ತಿ ಕಾವನ ಕಬ್ಬುವಿಲ್ಲಿನಂತಿರ್ದಳು. (ನೋಹತ. ೩-೦೬). ಪೂರದಿಂ ಬೆಳೆವುತಿಹ ಶಾಳಿಗಳ್‌ ₹ಣ್ಗೆಸೆದುವು (ಕೆಂಥಿ. ೦೦-೪). ೬. ನೀರಿನ 
[ಪೂಮೂಲೆ 4 -ಕಾಅ -- -ತ್ಮಿ (ಇ - ಇತ್ತಿ) ಸಮೂಹ ; ಜಲಾಶಯೆ: ಪೂರಾಂಬು' ಪರಾ. ೭. ಹುಣ್ಣು, 
ಪೂಮಾಣು, ಹೂಮಾರು (ಕ್ರಿ). ಹೂವುಗಳನ್ನು ಎಕ್ರಯಿಸು, ಗಾಯ ಮೊದಲಾದುವನ್ನು ತೊಳೆದು ಶುದ್ಧ ಗೊಳಿಸುವುದು, 
ಮಾರು: ಇದು ಮನೆಯಾಣ್ಮನಂ ಮಾಅುವಂದಮಲ್ಲದೆ ಪೂಮಾಜು ೮. ಹಿಟ್ಟಿನಿಂದ ಮಾಡಿದ ರೊಟ್ಟಿ. ದೋಸೆ ಮೊದಲಾದ ಖಾದ್ಮ- 
ವಂದಮಲ್ಲು (ಕಂಕಣ. ೪-6೧ ನ). ಹೂಮಾರು ; ಹೂಮರಾರುವ |20| ೯. ಮಾದಳದ ಗಿಡ; ಮಾತುಲುಂಗವ ಕ್ಷ. ೧೦. [ಯೋಗ] 
ಅಂಗಡಿಯಲ್ಲಿ ಹುಲ್ಲು ಮಾರುವುದುಂಟೆ ? (ನಾಂಗೇ. 933) - - ಹೂಮಾರಿದ ಪ್ರಾಣಾಯಾವಂದ ಒಂದು ಆಂಗ; ವಂಗಿನಿಂದ ಉಸಿರನ್ನು ನಿಧಾನ 
ಕೈಲಿ ಹುಲ್ಲು ಮಾರಿಸಬಾರೆದು (ರರ್ನುಕಿ ೬೩೬). [ಪ್ಯೂ -ಮಾಜ್ಯು) ವಾಗಿ ಒಳಗೆ ಎಳೆದುಕೊಳ್ಳುವುದು : ಪೂರಕ” ಪರಾ. [ಸಂ.] 
ಪೂಮಿಡಿ, ಹೂಮಿಡಿ (ನಾ). ತೀರ ಎಳೆಯ ಕಾಯಿ ; ಚಿಕ್ಕ ಮಿಡಿ :| |ಪೂರ್ಕ, ಪೂರಾ(ಅ). ತುಂಬ; ತೀರ ; ಪೂರ್ತಿಯಾಗಿ ; ಬಹಳವಾಗಿ: 
ಮರ್ಮರಪತ್ರಮಂಬುತಳವುಂ ನಡುವಂತಿರೆ ನಟ್ಟೊಡೆತ್ತ ಬೀಟ್ವಿರ್ಮ ಕಾಲುಗಳು ಪೂರ ಸೋತುವು (ಶೇೀರಿಮು- ೩೦); ರಾಮೂಗೆ ಪೂರ 
ಗುಚ್ಚಿತ್ತ ಪೂವಿಂಡಿಯ ಪೂವಿಸ ಕಾಯ್ಗಳ ಕಯ್ದುವುಳ್ಕುಗುಂ (ಶಾಂತಿಫು. | 25 ಕೋಪ ಬಂತ (೦8. ೦೨೪). ಪೂರಾ : ನಾನು ಹೇಳುವ ಮಾತನ್ನು 
೩-೪9 ; ಸುತ್ತಿಟ್ಟು ಪರ್ಬಿದುದು ಮದವೇರಿ ಪೂವಿಂಡಿಗಳೆತ್ತಲುಂ (ಕುಣತ. ಪೂರಾ ಕೇಳಬಾರದೆ ? (ರೀ. 0೪) ; ನಿನ್ನ ಶಿಳಿವಳಿಕೆ ಪೂರಾ ತಪ್ಪಲ್ಲ 
೦೪-೩) : ಕೋದು ಪೂಮಿಡಿ ತಳಿರ ಕಾಡು ನರೆುವೊಗರಿನಿಂ ಪೂದಿಂಗಳರಸನಂ (ಆಶ್ರಮ. ೨೦). 
ಕರೆಯುಗುಂ ತುಳಿಲ್ಲೆ (ಕಾಲೂಕೆ. ೧೦೯-೨೪೪). ಹೂವಿಡಿ : ಹೂಮಿಡಿಯ ಪುಟ್ಟಪೂರಾ, ಪುಟ್ಟಾಪೂರಾ (ದ್ವಿ ರುಕಿ ಕ್ರಿ): ಮಿಂಂಚುಬಳಗ ತೆರೆತೆರೆಗಳಾಗಿ 
ಹಜ್‌ದು ಒತ್ತಿ ಹಣ್ಣ ವರಾಡಿದೆನೆಂದರೆ ಹಣ್ಮಾಗಬಲ್ಲುದೆ (೪ನತಂ.3೨6-೦೦೩೪); ಅಲೆಯುವುದು ಪುಟ್ಟಪೂರಾ (ಹೈದನೆ. ೧-೨); ಛಲಬಲ ಇದ್ದು ಧೀರಾ 
ಎಳೆಯ ಹೂವಮಿಡಿಗಳು ಹಜಾದು ಹಣ್ಣಂ ಮಾಡಲಳೆವೆ (ಶೆಬಪು. ೬-೪) ; | 80 ಎಂಥ ಶೂರಾ ಆಸಕ್ತಿ ಇಲ್ಲದಾ ವೀರಾ ಪುಟ್ಟಪೂರಾ (ಸೂರ್ತೇಕಾ. ೨೦-೦೬) ; 
ಗೋದಿ ಹೊಡೆಗಚ್ಚಿರಲು ಕಡಲೆಯ ಮಡಿಲು ಹೂಮಿಂಡಿ ತುಂಬಿತು ಕೃಷ್ಣದೇವರಾಯನು . . . ವಖಸಲ್ಮಾನರನ್ನು ಈ ಯುದ್ಧದಲ್ಲಿ ಪಟ್ಟಾ 
(ನೆಂಶು. ೧೨-೦೨). [ಪ್ಮೂ--ಎುಡ್ಮಿ) ಪೂರಾ ಸೋಲಿಸಿದ ಕಾರಣ ಮುಸಲ್ಮಾನರು ವಿಜಯನಗರದ ರಾಜ್ಯದ 
ಪೂಮುಡ್ಕಿ, ಹೂಮುಡಿ,, ಹೂವುಮುಡಿ (ಕ್ರಿ). ಹೂವುಗಳನ್ನು ಕಡೆಗೆ ಆತನ ಕಾಲದಲ್ಲಿ ಇಣಿಕಿ ನೋಡಲಿಲ್ಲ (ಕಕತ್ಕ. 033). [ಪೊರ] 


ಧರಿಸಂ,--ಮುಡಿದುಕೊಳ್ಳು : ಸ್ಮರಸಂಜೀವನೆ ಕೃಷ್ಣೆ ಫೂಮುಡಿದಳ | |ಪೂರಂಗವಿ (ಕ್ರಿ). ಹೆಚ್ಚಾದ ನೆಡೆ ಬಂದು ಆವರಿಸು ; ಮಹಾ ಪೂರವು 
(ಗರು. 6-೩0). ಹೂಮುಡಿ, : ಹಸುರೆಲ್ಲವು ಕುಸುರಾಯಿತು ಹೂಮಂಡಿ| | ಬಂದು ಮಂಸುಕು: ಸಭೆಯೆಲ್ಲಂ ಹೊನ್ನ ನೀರಿಂದರೆ ಬಳಿದವೊಲಿ 


ಯಿತು ಬೇಲಿ (60ಕು. ೩-೨೨) ; ನೀಳ್ಕೊಂಬಿನಿಂ ಮಾವು ಹೂಮುಡಿಯು ರ್ದಪ್ಪುದೇಕೀ ಜಗದ್ವಲ್ಲಭನಂಗಚ್ಛಾಯೆ ಪೂರಂಗವಿದ ಪಸರದಿಂದೆ (ಅನಂತು. 

ತಿಹುವು (ಕಾಲರ. ೦೦೩-೨೩೪). ಹೂವುಮುಡಿ : ಹೂವುಮುಡಿಯುವ 00-೩೪). [ಪೂರ ಕವ] 

ಹ್ಯೂ ಹೆಂಗಸರಿಗೆ ಜನ್ಮಸಿದ್ಧವುದುದು (ದೂರಿಟ್ಟಿ. ೬೦). (ಪ್ಯೂ * ಮಂಡಿ] ಪೂರಂಗೊಳ್‌ (ಕ್ರಿ). ಪ್ರವಾಹವಾಗಿ ಹರಿ; ಧಾರೆಗಟ್ಟಿ ಸುರಿ: 
ಪೂಮುಡಿ;, ಹೂಮಂಡಿ, (ನಾ). ೧. ಹೂವುಗಳನ್ನು ಮುಡಿದು ಮುದಶ್ರುಗಳ್‌ ನಯನದಿಂ ಪೂರಂಗೊಳಲ್‌ , , , ರಥಾಂಗರಾಜಿ 

ಕೊಂಡ ಹೆರಳು.-ಜಡೆ : ಬಬಲ್ಮುಡಿಯ ಸೋರ್ಮೂಡಿಯ ಪೂಮುಡಿಯ || ನೆರೆದತ್ತು (ಕುಸುಮಾ, 0.8) । ಹೃಷಯೋದ್ಧೂತನವಪ್ರಸನ್ನಸು 

ನಿಜುದಲೆಯ ಸುಟಾಗುರುಳೆ , , . ವಿದ್ಯಾಧರವಾರನಾರೀಕದಂಬಂ ಪೂರಂಗೊಂಡುದು (ಕುಸುಮಾ. 9-008). [ಪೂರ ಕೊಳ್‌] 

(ರರಾಮ್ಮ. 6 ೦೯೬); ತರುಣಿಯರ ಪೂಮುಡಿಯ ಕಂಪಿಂದೆ ಸೌರಭ್ಯಧರನಾಗಿ ಪೂರಂಬರಿಸು (ಕ್ಷಿ ಕಿ) - ತುಂಬಿ ಹರಿಯುವಂತೆ ವತಾಡು ; ಉಕ್ಕೇರಿಸು : 

- ಮಾರುತಂ ಸುಳಿದನು (ಬತ್ತಿ. ೦೦-೬). ಹೂಮುಡ್ಮಿ : ೧. ಅವನ ನೀರ್ಗಾಯ್ಗೆಳಿಂ ಭೋರ್ಗಜಕಿದುಗುವೆಳನೀರೆಂ . . - ಅತುಳಾವಾಳ 
ಹೆಂಡತಿ ಐವತ್ತೆ ರಡು ಕಣ್ಣುಳ್ಳವಳು ಅವಳು ತನ್ನ ಹೂಮುಡಿಯು ಬಿಟ್ಟು ಖಾತಂಗಳಿಂ. ಶೀವಿ ನಿತಾಂತಂ ಸುತ್ತಿ ಪೂರಂಬರಿಪುವದಆಳೊಳೇ ನಾರಿ 


ಅತ್ತಾಳು (ಐಸನ. ೪೩೨). ವಿ. ಹೂವನ್ನು ಹೆಣೆದ ಜಡೆ ; ಮೊಗ್ಗಿನ 46 ಕೇಳುಂಘ್ರಪಂಗಳ್‌ (ಕುಸುಮಾ. ೦-೭೭). [ಪೂರ್ಮ --ಪರಿಸು: (<ಪರಿಯಿಸು)] 
ಜಡೆ " ಷೊರೆವಾರ್ಗಳಂ ಮಿಡಿವ ಹೂವೂಡಿಯ ಪಿಡಿಯಲೆನೆ ಸೆರಗು ಪೂರಕೆ (ಗು). ೧. (ಅರೆಯನ್ನಿ) ತುಂಬುವ; (ಕೊರೆಯನ್ನು) 


ಪೂರಕಪರೀಕ್ಷಿ ೫೭೫೯ ಪೂರಾಯ 
ಪೂರ್ತಿಮಾಡುವ. ೨. ಸಹಾಯಕವಾದ ; ಸಹಕಾರಿಯಾದ : ಗಂಣಾಕಾರ. [ಸಂ.3 
"ಪೂರಕಪರೀಕ್ಷೆ' ಪರಾ. ೩. ತೃಪ್ತಿಗೊಳಿಸುವ. (ನಾ). ಪೂರಣಂಗೆಯ್‌ (ಕ್ರಿ). ತಂಂಬು; ಭರ್ತಿಗೊಳಿಸು ; ಕಿಕ್ಕಿಂದದಿಂ 


೪. ಪೂರ್ಣಗೊಳಿಸಂವಂತಹುದು ; ಪೂರ್ತಿಗೊಳಿಸುವ ಭಾಗ: 
ಮೊದಲನೆಯ ಕ್ರಮಕ್ಕೆ ಎರಡನೆಯ ಕ್ರವಂ ಪೂರಕದಂತಿದೆ (613. ೨೩೬) : 
ಈ ಜ್ಸಾಃ ನಮೂಲಗಳು ಪರಸ್ಪರ ಪೂರಕಗಳಾಗಿವೆ (ತತ್ಕಶ್ರಾ- ೩೭೦) ; 
ಅನೇಕ ಸಂದರ್ಭಗಳಲ್ಲಿ ಒಂದು ದರ್ಶನವು ಮತ್ತೊಂದು ದರ್ಶನಕ್ಕೆ . . - 
ಪೂರ£ವಾಗಿಯೂ ಇರುತ್ತದೆ (೫ಠಾಕ್ಮ. ॥ ಮುನ್ನು). ೫. ಮಾದಲದ 
ಗಿಡ: ಮಾತುಲುಂಗವೃಕ್ಷ. ೬. ಶ್ರಾದ್ಧದಲ್ಲಿ ಪಿತೃಗಳಿಗೆ ಅರ್ಪಿಸುವ 
ಪಿಂಡ, ೭. ರೊಟ್ಟಿ. ದೋಸೆ ಮೊದಲಾದ ಹಿಟ್ಟಿನಿಂದ 
ಮಾಡಿದ ಖಾದ್ಯ. ೮. [ಯೋಗ] ಪ್ರಾಣಾಯಾಮದ 
ಒಂದಂ ಅಂಗ; ಮೂಗಿನಿಂದ ವಾಯಂವನ್ನು ಒಳಗೆ ಎಳೆದು 
ಕೊಳ್ಳಾವುದು: “ನಾಸಿ5ದಿ ನಿಂದಾನಿಲಂ ಕಂಂಭಳವೆಂನಿಕ್ಕು ನುಸೀದಿ 
ಬಿಡುವಾನಿಲಂ ರೇಚಳವೆ:ನಿಕ್ಕು ನಾಸಿಕದಿ ಸೇದುವನಿಲಂ ಪೂರಕಮೆನಿಲ್ಕು” 
(ಮಂಗರಾ.೦೬-೦೪) ; ಕಂ೦ಭಕ ಸಂರೇಚಕ ಪೂರಲಂ ಪರಿಮಳೋನ್ಮಿಶ್ರಂ. . 

ನೆಂಜಿನ ಸುಯ್ಯ ಗಾಳಿ ನೃಪನಂ ಕೊಂದಿಕ್ಕಿತು (ಕಾಂತಿಫಿ. ೬-೪೩) ; ಅಣು 
ಎನಲಿ ಲಘುವಿನಲಿ . . . ವಶಿತ್ವದಲಿ ದೆಂಟಣಿಸಿ ರೇಚಕ ಪೂರಕವ ರಿಂಗಣ 


ಪೂರಣೆ 


ಪೂರಣಂಗೆಯ್ಯೆಲ್ಲಿ ಸಗಣ ಪ್ರಚ್ಛನ್ನೆ ನೆಮ್ಮುಗೆಗಳೊಳಗಡೆ ಶಬ್ದವು (ಕಣ್ಮಶುಂ. 


೪). [ಪೂರಣ--ಕೆಯ*,) 


ಪೂರಣಗಡುಬು (ನಾ). ಹೂರಣವನ್ನು ತಂಂಬಿಸಿ ಮಾಡಿದ ಕಡುಬಂ : 


ದೇವಿ ಮುಳಿಸನುಟ್‌ದು . . . ತನ್ನ ಕಯ್ಕಿಂದಮೆ ಪೂರಣಗಡುಬನಿತ್ತಳ್‌ 
(ಶಿತ್ರಗೋ. 30-08) ; ನಿನಗಾವ ಭಕ್ಷ್ಮದೊಳಿಷ್ಟಂ? ವೂರೆಣಗಡುಬ 
ನೀವೆನೊ ಚಕ್ಕುಲಿಯಂ ? (ಉರತಿಕ್ಕ. ೪0-0) - *ಹೂರಣಗಡ(ಬು' 
ಪರಾ. [ಪೂರಣ 4 ಕಡುಬು (<ಕೆಡುಂಬು)] 


ಪೂರಣಿ (ನಾ). ಬೂರುಗದ ಮರ; ಶಾಲ್ಮಲೀವೃಕ್ಷ : “ಪಿಚ್ಚಿಲಾ 


ಪೂರಣೀ, ಮೋಜಾ, ಚೆರಾಯೆಂಃ, ಶಾಲ್ಮಲೀ -೫ ಬೂರುಗದ ಗಡ” 
(ಸಿರ್ಮಾಕಿ. ೦೨೨), [ಸಂ. ಪೂರಣೀ] 

(ನಾ). ೧. ಪರಿಸಮಾಪ್ತಿ; ಮುಕ್ತಾಯ: ಕ್ಷೀರಂ 
ದಧಿ[ಫೃ]ತಸಿತ ಮಧುಧಾರಾಳಿಯ ಲಕ್ಕೆಗಡುಗೆಗೊಟ್ಟ (ಸೊಂಗಟಿಗೆ 
ಕರ್ಪ್ಪೂರದಿ ಪೂರಣೆ ಮಾಡಿ ಮನೋರಾಗದೆ ಚಿತ್ರವಿಧದ ಪೂಜಾವಿಧಿಯಂ 
ಅನ್ನು ಮಹಾಪೂಜೆಯೆಂ ಮಾಡಿ (ಸೌಂಇ: ಸ೫, ೪೪-೩೨ ; ಸು. 10767). 


ವನಟ್‌ವುದು ಯೋಗಸಿದ್ಧಿಗೆ ಲಕ್ಷಣವನು (ಕುವ ಉ. ೪-೪). ೯. ಇ ಪಾದ ೨. ಅರ್ಚನೆ; ಪೂಜೆ (?) : ಅರಲಿಂ ಕುಂಕುಮದಿಂ ಕೆರ್ಪುರೆವಿಂ 
ಪೂರಕ : ಮತ್ತೆಂಬ ಪೂರಕದ ಬಟ್‌ (ಎಂಬ) ಅವ್ಯಯಂ ಜಟಿಂ (ಕನುರ. ತೀರ್ಥಕರದಿವೃಚ್ಛೆತ್ಕಾವಳಿಯುಂ ಸರಸಿಜನೇತ್ರೆಯ  ಮೂಂದಾದರೆದಿಂ 
ಕಿ. ಫಲಿ ೩1): ೧೦. [ಗಣಿತ] ಗಂಣಿಸುವ ಸಂಖ್ಯೆ ; ಗಂಣಕ- (ಸಂ.1 ಲೇಸಾಗಿ ಮಾಡುವಂ ಪೂರಣೆಯಂ (ರರ್ತಾಕ್ಮ- ೧೦-೨೩). (ಸಂ. ಪೂರಣ] 


ಪೂರಕಪರೀಕ್ಷೆ (ನಾ). ೧. ಮಂಖ್ಯಪರೀಕ್ಷೆಯಲ್ಲಿ ತೇರ್ಗಡೆಯಾಗದ [20 
ವಿಷಯಗಳಿಗಾಗಿ ಪುನಃ ನಡೆಯಿಸುವ ಪರೀಕ್ಷೆ: ಸೆಪ್ಟೆಂಬರಿನಲ್ಲಿ 
ಪೂರಕಪರೀಕ್ಷೆ ನಡೆಯಿತು (ಕೂ): ವಿ. ವಾಕ್ಯಗಳಲ್ಲಿ ಬಿಟ್ಟು 
ಹೋಗಿರುವ ಭಾಗವನ್ನು ಸರಿಯಾಗಿ ಊಹಿಸಿ ತೂಂಬುವ 
ಪ್ರಶ್ನೆಗಳನ್ನೊಳಗೊಂಡ ಪರೀಕ್ಷೆ: ಪೂರಕಪರೀಕ್ಷೆ ಉದಾಹರಣೆ ೧. 
ಹಿಂದೂಸ್ಥಾನ . . . ಖಂಡದಲ್ಲಿದೆ. ಮೇಲಿನ ಪ್ರಶ್ನೆಗಳಲ್ಲಿ ಒಂದೊಂದು | ೩5 
ಪದ ಬಿಟ್ಟುಹೋಗಿದೆ. ವಿದ್ಯಾರ್ಥಿಗಳು ಅದನ್ನು ಸ್ಮರಣೆಗೆ ತಂದುಕೊಂಡು 


ಪೂರತಿ (ನಾ). ಪರಿಸಮಾಪ್ತಿ; ಕೊನೆ: ಕುಜನರ ಪಾಪ ಪೂರತಿ 
ಯಾಗುವ ತನಕ ಅಜನಯ್ಯ ಎನಗೆ ಈ ವತಾತು ದೊರಕುವದೇನೊ 
(ಕೋಕಂ: ೬ ೩). [“"ಸಂ. ಪೂರ್ತಿ] 

ಪೂರತೆ *ಪೂರ್ತೆ' ನೋ. 

ಪೂರಯಿಕೆ “ಪೂರೈಕೆ” ನೋ. 

ಪೂರಯಿಸು *ಪೂರಿಸಂ' ನೋ. 

ಪೂರವಟ (ನಾ). ಒಂದು ಊರಿನ ಹೆಸರು (?) : ಇತ್ತೊಡು ಪೂರವಟ 


ಪೂರಣ 


ಅದನ್ನು ಬಿಟ್ಟಿರುವ ಸ್ಥಳದಲ್ಲಿ ಬರೆದ: ಪೂರೈಸಬೇಕು (ಶಕದ. ೩೩೪). 
[ ಪೂರಕ -- ಪರೀಕ್ಷೆ] 
(ನಾ). - ೧. (ಅರಕೆಯನ್ನು) ತುಂಬುವುದು. ಭರ್ತಿ 
ಮಾಡುವುದು : ಸಾಹಿತ್ಯದಲ್ಲಿ ಅಪ್ರತ್ಮಕ್ಷತೆಯಯ ಅಭಾವವನ್ನು ಪೂರಣ 
ಮಾಡಬೇಕ (2೫ರ. 11, ೨೬೬). ೨: ಸಹಾಯಕವಾದುದಂ; ಪೂರಕ 
ವಾದ.ದು : ಆರೋಗ್ಯ ಆಯುಸ್ಸು ಐಶ್ವರ್ಯವೆಂಬ ಈ ಮೂರುವಿಧ 
ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನಕೆ ಪೂರಣವಂಗಿಪ್ಪವೊ 
(£ಗರಾ. 083). ೩. ಪೂರ್ಣತೆ ; ತಂಂಬಿರುವಿಕೆ : ಸೋರಂವೂನಂದಾಶ್ರು 
ಪುಳಕದ ಪೂರಣದಲೆತ್ತಿದನು ಪವನಕುವತಾರಕನ ಮಸ್ತಕವ ನಲಿದೊಲಿದ 
ಬುಜಭವಸೂನು (ತೊರರಾ. 8-೯-6) ; ಕೆಡೆದೊಡಲ ಸೀಳಿಂದೆ ಕಡಿವಡೆದ 
ತೋಳಿಂದೆ . . , ಇಡಿದಿರ್ದುದಾ ರಣದಲೋರಣದ ವಾರಣದ ಕಾರಣದ 
ಪೂರಣದೊಳ: (ಕೈಮಿಶಾ. 03-೪9). ೪. (ನದಿ. ಸಮುದ್ರಗಳ 
ನೀರು) ಉಕ್ಕುವುದು ; ಹೆಚ್ಚುವುದಂ- ೫. ನೆರವೇರಿಸಂವುದಂ ; 
ಮುಗಿಸುವುದಂ ; ಮುಕ್ತಾಯ : ನಮ್ಮ ಬಾಳ್‌ ಬರಿ ಸಮಸ್ಯೆಯೆ ? 
ಅದರ ಪೂರಣವದೆಲ್ಲಿ ? (ಮಂಕ. 4೩). ೬. ಹಿಟ್ಟಿನಿಂದ ಮಾಡಿದ 
ಒಂದು ಬಗೆಯ ಖಾದ್ಯ. ೭. ಕಡುಬು ಮೊದಲಾದುವುಗಳಲ್ಲಿ 
ತುಂಬುವ ಹುದುಗಲು : “ಪೂರಣಗಡಂಬು', "ಹೂರಣ' ಪರಾ. 
೮. (ಸುಷಿರವಾದ್ಕಗಳನ್ನು) ಊದ:ವುದು, -_ಬಾಜಿಸುವುಡಂ : 
“ಪೂರಿಶು' ಪರಾ. ೯. ಬೂರುಗದ ಮರ ; ಶಾಲ್ಮಲಿ. ೧೦. ಪೂರ್ಣ 
ಗೊಳಿಸುವ ಸಂಖ್ಯೆ. ೧೧. ಬಿಲ್ಲನ್ನು ಬಾಗಿಸುವಿಕೆ. ೧೨. [ಗಣಿತ] 


ಪೂರವಾರ (ನಾ). ದಡವನ್ನು ಸೂಸಿ ನೀರು 


ಗೋಸಾಸಿಗರಾ ಮುಜುಧವರ್ಮ್ಮ ತಂಸವಿನ್‌ ಪಡೆವರಿ (ಇ. ೫೭12, 363-4 ; 
706). ?7 

ಹರಿಯುವಿಕೆ ; 
ಮಹಾಪೂರ : ಧರೆಯೊಳ್‌ ಶಾಲೂರಸಂಘಂ ಪವನಪಥದೊಳಂ 
ಭೋಧೆರಾನೀಕಂ . . . ತಟೆನೀವ್ಮೂಹದೊಳ್‌ ಪೂರವಾರಂ . . . ರುತಂ 
ಪರ್ವಿಸುತ್ತಿರ್ದುವೆತ್ತ೦ (ಳಾರಂಉ. 8೩೨). [ಸಂ.] 


ಪೂರವಿಸು "ಪೂರಿಸಂ' ನೋ. 
ಪೂರಾ "ಪೂರ್ಮ' ನೋ. 
ಪೂರಾಂಬು (ನಾ). ಜಲಾಶಯದ ನೀರು : ನೊರೆವುಲ್ಲಂ ಮೇದೆರಟ್ಕಣ” 


ತುಮೂಟಕ ಕುಡಿದು ಪೂರಾಂಬುವಂ . . . ವಹಿಹಿಹೀಸಂತತಿ 
ಕಣ್ಗಗುರ್ವುಯು್ತಿ ಕಾರೊಳ್‌ (ಕಂದ್ರಫು. ೪-96). 


ಎಪಿನಭವಂ 
[ಪೂರ 4 ಅಂಬ್ಕು] 


ಪೂರಾಯ (ನಾ). ೧. ಸಂಪೂರ್ಣತೆ; ಸವಂಗ್ರತೆ : ಪೂರಾಯದಲಿ 


ನುಂಗಿದುದು ಕತ್ತಲೆ ನಿಮಿಷದಲಿ ಜಗವ (ಕುಪ್ಕಾಳೆ. 9-೩೪); ಕೆಲ ಕೆಲರೆು 
ಪೂರಂಯದಿಂ ಪೊಯ್ದ ಘಾಯಂಗಳಿಂ ನೋವಿನೊಳ್‌ ಪೊರಳಿದರುರ್ವಿ 
ತಳಕೆ (ಕುಕಗ. ೩೦-೩೬). ವಿ. ನೆರವೇರಂವಿಕೆ; ಪೂರ್ಣ 
ಗೊಳ್ಳುವುದು : ಬಲ್ಲಿದರೊಡನೆ. ಬವರವಾದಡೆ ಗೆಲಲುಂಟು 
ಸೋಲಲುಂಟು ಕಳ್ಳನೊಡನೆ ಭಾಷೆ ಪೂರಾಯವೆ ಆಯ್ಕಾ (೧ಸವ. ೦೫೦)- 
೩. ಅತ್ಯಧಿಕವಾದುದಂ ; ಅಶಿಶಯಂವಾದುದು : ರಾಯನೊಡ ಹುಟ್ಟಿ 
ದರಲಾ ಪೂರಾಯುವಿವದಿರ ಕೈ ಮಹಾದೇವಾಯುಧದ ಮಳೆಗಣಕಿದರೈ 
(ಕುವ್ಮಾರ್ರೋ. ೦೩-೨೮ ; ಕೋಪಾಗ್ನಿ ಪರ್ಬಿ ಪೂರಾಯನತಾಗಲೈ (ತಬಫು. 


ಪೂರಾಯಗಾಯ 


೨೩-34). (ಗಂ). ೪. ಪೂರ್ಣವಾದ ; ಸಮಗ್ರವಾದ ; ಸಂಪೂರ್ಣ 
ವಾದ : ನೀರುನೀರಂಗಿ ಬೆರಸಿ : ಪಾದೋದ೯ಧಾರೆಯ ಕಡಲೋ 
ಕುಳಿಯಲ್ಲಿ ಪೂರಾಯ ಸನ್ಮತವಾಗಿ ವಂಂಳುಗಿ ಕೂಡಲಸಂಗನ 
ಕೃಪೆಯಿಂದುಳಿದೆ (೪೧. 906-8೩6). ೫. ಅಧಿಕವಾದ ; ಅತಿಶಯ 
ವಾದ : ಸರಸಸೌಗಂಧಿಕದ ಪುಷ್ಟೊ ತ್ತರಕೆ ಪವನಜ ಹೋದ 
ನೆಂಬೂದನರಸಿಯೊಂದಟದವನಿಪತಿ ಪೂರಾಯ ದುಗುಡದಲಿ , 
ಚಿಂತಾಭರಿತನಿದ್ದನು ಭೀಮಸೇನನ ಕಾಂಬ ತವಕದಲಿ (ಕುವ್ಮಾ9. ೦೦-೨) ; 
ಆ ಯುವತಿ ₹ಣ್ಣೀರಿನಲಿ ಷಾರಾಯಶೋಲಮೊಳೆಂದಳಾ ತರಳಾಯಂತಾಕ್ಷಿಗೆ 
ತನ್ನ ವೃತ್ತಾಂತವನು ಬಿಸುಸುಯ್ಲೂ (ತಳಕ, 8 ಕಾ). [ಪೂರ್ಕ-_ಆಯ್ಕ?) 
ಪೂರಾಯಗಾಯ,. ಪೂರಾಯಘಾಯಂ (ನಾ). ಆಳವಾದ ಪೆಟ್ಟು,- 
ಏಟಂ ; ತೀವ್ರವಾದ ಕ್ಷತ:. ಕಾರಮೇಫವೆದ್ದು . ಧಾರಾವರ್ತ 
ಸುರಿವಾಗ ಧಾರಿಣಿಯೆಲ್ಲವು .ಮುಳುಗಿತ್ತಾ ನೋಡಾ .. , ಪೂರಾಯ 
ಗಾಯದಲ್ಲಿ ಸಾಯ ಕೊಂದಲ್ಲದೆ ಸೂರ್ಯರನೇಕರು ಮಡಿಯರು 
ಗುಹೇಶ್ವರ (ಅಕಕ ೭೬-೩9೦) ; ನ:ರುಯಣ ಮಹಾರೋಕ್ಷದಿಂದೆಸುತಿರ್ಪ 
ತೋರಾಯದೆಸುಗೆಯಿಂ ತರಹರಿಸದಾಕ್ಷಣಂ 
ಬಲಮಳಿಯೆ (8ಂಫ- ೩೨-9); ಪೂರಾಯಗಾಯದಿಂದಿರದೆ ಶತ್ರುಫ್ನಂ 
ವಂಹೀತಳಕೆ ರೆಥದಿಂದೆ ಬೀಳ್ವನಿತಜಕೊಳ್‌ (ಶೈವಿಳಾ. ೨೦-೩೦). 
ಪೂರಾಯಘಾಯ : ಎನ್ನವರೆನಗೊಲಿದು ಹೊನ್ನ ಶೂಲದಲಿಕ್ಕಿದರಯ್ಕಾ 
ಆಹಂಕಾರ ಪೂರಾಯಘಾಯದಲಿ ಅನೆಂತು ಬಡುಕುವೆನೆಂತು ಜಿ ವಿಸುವೆ 


(ಜತನ. 46೭) ; ಬಿಜ್ಜಳನ 

ಘಾಯದೆೊಳಿಟ್‌ದು ಕೆಡಹಿ (೧ಸಕ್ಯ, ೬೦-೩೦) ; ಐದಾಜು ಶರದಲಿ ಕರ್ಣ 
ನೆದೆಯನು  ಡೋಟುಗಳೆಯಲೂ ಬಳಲಿದನು  ಪೂರಾಹುಘಾಯದಲಿ 
(ಕುಪ್ಮಾರ್ರೋ. 8-೨6). [ಪೂರಾಯ--ಗಾಯ] 


ಪೂರಾಯಗೆಯ್‌ (ಕ್ರಿ). ಮುಗಿಸು ; ಪೂರೈಸಂ : ಪೂರ್ಣಗೊಳಿಸಂ : 
ಕುವಾರತಿಯರು ಶಿವಾರ್ಚನೆ ಯು ಪೂರಾಯಗೆಯ್ದು ಸದ್ಭಕುತಿಯನಎಂತು 25 


ಕೈವಾರಿಸುತಿರ್ದರಂ (ಕೋಹಶ. ೨೬-೨1). [ಪೂರಾಯ « ಕೆಯ) 

ಪೂರಾಯಘಾಯ “ಪೂರಾಯಗಾಯ' ನೋ. 

ಪೂರಾಯತ (ಗು). ಸಂಪೂರ್ಣವಾದ ವಿಸ್ತಾರವುಳ್ಳ ್ಸಿ; ಸಮಗ್ರತೆ 
ಯುಳ್ಳ : ಸ್ಮಾಯಿಸಂಚಾರಿಗಳ ಸರಿಗಮಪಧೆನಿಯ ಸರದಾಯತದ ಶುಧ್ಧ 
ಸಂಕೀರ್ಣ ಸಾಳಗದ ಪೂರಾಯತ ಸುತಾನೆಂಗಳಂ .. . ಗೇಯರಸಮೊಸರೆ 
ಪಾಡಿದರವರ್‌ (ಕಿ ಏಳಾ. ೨೦-೩6). [ಸಂ.) 

ಪೂರಿ, ಪುರಿ, ಪುರ್ಕೆ (ನಾ). ಕಣಿಕವನ್ನು ಲಟ್ಟಿಸಿ ಎಣ್ಣೆ ಅಥವಾ 
ತಂಪ್ಪದಲ್ಲಿ ಕರಿದು ಮಾಡುವ ಒಂದಂ ಬಗೆಯ ಖಾದ, : 
ಮಸೂಲ್‌ದೋಸೆ, ಚಪಾತಿ, ಪೂರಿ, ರವೆಇಡ್ಲಿ ಏನು ಕೊಡಲಿ 
ಸಾರ್‌? (ಕಹಾಂ. ಇ೬)- ಪುರ್ಕಿ : ಖೀರು - ಪುರಿ ಅಂದಿನ ಮುಖ್ಯಭೋಜನ 
ವಾಯಿತು (ಸೃಶ್ನರ, ೦೩೩) ; ಶ್ರೀಖಂಡ ಪುರಿಯನ್ನು ಬಕ್ಕರಿಸುವೆಯಂತೆ 
ಏಳು! (ಐ569- 88): ಪುಠ್ಕೆ : ಅಂದು ಮನೆಯಲ್ಲಿ ಪುರೆ-ಸುಧಾರಸ 
ವಾಗಿತ್ತು (ಸರುಕೀ: 000) ; ಪುರೆ; ಶ್ರೀಖಂಡ, ಸಿರ, ಅವಲಕ್ಕಿ . - . 
ಇತ್ಯಾದಿಯಿಂದ ದೊಡ್ಡ ಬಾಳೆಯೆಲೆ ಭರಗಚ್ಚಾಗಿ ತುಂಬಿದ್ದವು (ಅನ್ನ. ೨೬೩). 
“ಪೂರಿಗೆ' ಪರಾ. ([ ೯-ಹಿಂ. ಪೂರೀ ; ಮರಾ. ಪುರೀ] 

ಪೂರಿಗ (ನಾ). ಕಠೋರನಾದವನು ; 
“ಪೂರಿಗೆ[ಗ]ನೆ ಕಠೋರಂ” (ಕಾರು. ೩೪)... [?7 

ಪೂರಿಗೆ, ಹೂರಿಗೆ (ನಾ). ತುಪ್ಪವನ್ನಿ ಸವರಿ ಹಂಚಿನ ಮೇಲೆ 
ಬೇಯಿಸಿ ಮಾಡುವ ಒಂದು: ಬಗೆಯ (ಸಿಹಿಯಾದ) ಭಕ್ಷ್ಯ : ಪೂಂಗೆ 
ಯಿಡ್ನಲಿಗೆ ... ಮಂಡಿಗೆ ಮೊದಲಾಗೊಡೆಯುದದಿನೆಂಟುಂ ತೆಅದ ಭಕ್ಷ 
ರೂಪ. ಗಳುಮಂ. ..ಬಡ್ಡಿಸಿದೊಡೆ(ನಕ್ನಾರಾ. ೭6-6೬); ಕಲ್ಲೂರಿಗನೊಯ್ಕೂನೆ 


೫೭೬೦ 


19 


ಪೂರಾಯಗಎಯದಿಂ| 15 


ಕರಿಣಸ್ವಭಾವದವನು : |' 


ಖೂಂಸು 
ಪೂರಿಗೆಗೊಟ್ಟಿದಾಅನೆ  ಕೊಂಡವನಟ್ರಯಿಂದೊರಸಿ  ನೋಟ್ತುದುಂ 
(6ರಿಿ. 8-06); ಮಿದಿದಿಂಬಾಗಿರೆ ಖರ್ಜೂರದ ಪಣ್ಣಂ ನಾರಿಕೇಳಮಂ 


ಶರ್ಕರೆಯುಂ. ಪುದಿದಡುಗೆ `ಕಣಿಕದೊಳ್‌  ತುಪ್ಪದೊಳದು ರಸಭರಿತಮಪ್ಪ 
ಪೂರಿಗೆಯಕ್ಕುಂ (ಊಳೂಶ. 6-6) : 'ರುಚಿವೆರಸಿದ ಲಡ್ಡುಗೆ ಚಕ್ಕುಲಿ 
“ಗಾರಿಗೆ ಪೂರಿಗೆ ಮೊದಲಾಗಿರ್ದ ಪಲವು ಭಕ್ಷ ಮನಾಗಳ್‌ ಆಜ್ಮಯುತ 
ಮಪ್ಪುವಂ ಮೆಲ್ಲೂ (ರರ್ಮಾನ್ಮು. ೦-೦೬). ಹೂರಿಗೆ: ಗಾರಿಗೆಯ 
ಅಳಸುಗಳ ಕುತ್ತಟ್‌ಗಳಲ್ಲಲ್ಲಿ ಹೂರಿಗೆಯ ಲಡ್ಡುಗೆಯ ಬೆಟ್ಟಂಗಳಲ್ಲಲ್ಲಿ 
(ಒರ. ೬-೦೦) ; ಶೋಧಿಸಿದ ತನಿಬೆಲ್ಲವಿಕ್ಕಿದ ಹೂರಿಗೆಯ ಮೆದೆಯಲ್ಲಿ. .. 
ನವಘೃತಸೂಪದಂಶಕದಲ್ಲಿ ನೋಡಲಿ ನಮ್ಮನೆಂದುದು ಧೂರ್ತವಟುನಿಕರ 
(೪966. 03-೭) ; ಅರೆದ ತೆಂಗಾಯ ಪಿಂಡದೊಳು ಚಿಲುಪಾಲಿನೊಳು 
* * ೬ ಹೆಜಿಗದುಪ್ಪ ಸಕ್ಕರೆಯ ಬೆರೆಸಿದಾ ಹೂರಣವನಿರದಿಕ್ಕಿ ಹೂರಿಗೆಯ 
ಮಾಡಿಕೊಂಡವಅವಲ ಹೆಸರ ಹೂರಿಗೆಯೆಂಬುದು (ಸೂಕೂಾ- ೦-೨೭) - 
[ ಆ ಸಂ. ಪೂರಿಕಾ] 
ಪೂರಿತ (ಗು). ೧. ತುಂಬಿದ ; ಭರ್ತಿಮಾಡಿದ ಪೂರ್ಣಗೊಳಿಸಿದ. 
೨. (ಸುಹಿರವಾದ್ಕವನ್ನು) ಊದಿದ ; ಬಾಜಿಸಿದೆ : ಪೂರಿತ ರಣ 
ಶಂಖಗಂಭೀರಾರಾವಂ ವೆಸೆಯ ಕೋಣ ಕುಸುಕುಣ-. ಗಚಘಂಟಾರವ 
ಮನುಜದೆ ಖೆಣಗಿಡೆ ಭೈರವಮೆಸೆದತ್ತು ಚರದ ಬಲಜಲಾಧಿಯೊಳ್‌ 
(ಉಂಟು ಆಲ). (ನಾ). ೩. ಪೂರ್ಣತೆ: 'ಪೂರಿತೆನಲದು ಪೊರ್ಣಂ” 
(ತಠುತಿ. 9- 1, 60). (ಸಂ. 


ಕಾಯದಲಿ ಒಂದೆರಡುಮೂರ್ಪೂರಾಯ | ೫ |ಪೂರಿತಗೆಯ್‌ (ಕ್ರಿ). ಪೂರ್ಣಗೊಳಿಸು : ಪೊರ್ಣವಾಗಿ. ಸಿದ್ಧಪಡಿಸು : 


ಗಾಡಿಕಾಜನ ತಾವರೆಗೋಲ್ಲೆ ಚಾಪವ ಮಾಡಿ ಪೂರಿತಗೆಯ್ವ ಶೇಂದಿ 
ಜೋಡಿಯಿಲ್ಲದೆ ರತಿದೇವಿಯ ಕಣ್ಣಿಗೆ ಕಾಡಿಗೆವಿಡಿದೆಚ್ಚಿದರು. (ರೋಚಕ. 
೦೭-೪೩) [ ಪೂರಿತ --ಕೆಯ್‌, ) 

ಪೂರಿಸು, ಪೂರಯಿಸಂ, ಪೂರವಿಸಂ, ಪೂರೈಸು (ಕ್ರಿ). ಲ. ತುಂಬು; 
ಭರ್ತಿಮಾಡು : ಪಲಕಾಲದೊಳಅಶಿರ್ದಾಮಲಕದ ಪಣೆಯಂ ಕೆಳಾರದಿರಿ 
ಸೀಳ್ಹದಅಕೊಳ್‌ ತಿಲ ಮಧು ಫೃತಮಂ ಪೂರಿಸೆ ಫಲಮಾ ಮರದೆಲೆ 
ಗಳಿಂದಮವು ಪಿರಿದಕ್ಕುಂ (ಊಳೋಕ. ೬-೩೪) ; ಆರ ಮೃದೂಕ್ತಿಯಂ 
ಬಯಸಿ ಕೇಳ್ದು ತನೂಜ ಮದೀಯಕರ್ಣದೊಳ್‌ ಪೂರಿಪೆನಿಂ ರಸಾಯುನಮಂ 
(ತಂತ್ರಜ್ಞ: 8-೧೭) ; ಮಿಸುವ ಕಾಂಚನೆಪುತ್ರೆಯಲಿ ಪೂರಿಸಿದ ಪರಮಾನ್ನ 
ವನು ಬೊಮ್ಮದ ರಸದ ಪರಿಪೂರ್ಣವನು . - , ಒಲಿದಿತ್ತುದು ನಿಜ 
ಮೂರ್ತಿ ದಶರಥಗೆ (ಕೊರ: 0 ಏ.೩೩). ೨. ಮುಸುಕು; ಕವಿ; 
ವ್ಯಾಪಿಸು : ಮುಸುಕಿದುದು ದುಂದುಭಿಧ್ವನಿ ದೆಸೆಯಂ - . . ಶಂಖಧ್ಯೆನಿ 
ಪೂರಿಸಿದುದು ತಳ್ಟೊಯ್ಲು ರೋದಸೀಮಂಡಳಮಂ (ಕೂರ್ರತ್ರ- ೬-೭೨); 
ಧಾರುಣಿ ನಭ ದೆಸೆಗಳನು ಪೂರಿಸಿದೆಂತಂಧಕಾರ ದೆಟ್ಟೈಸಿರೆ (ಕ್ಲಿರವೀ- ೩-೦೪). 
೩. ತಂರುಕು ; ಗಿಡಿ; ಒತ್ತಿ ತಳ್ಳು ; ಒಳಸೇರಿಸು : ನಟ್ಟುರಿವೀ 
ವನವಹ್ನಿವಕ್ತ _$ದೊಳ್‌ ಪೂರಿವೆನೋ ಕಣುತ್ತುಗಿದು ಕತ್ತಿಗೆಯಿಂದೆರಡಾಗಿ 
ಪೋಟಕ್ಕಿನೋ .-. ಈತನೆಂ (ಕಂತ್ರತ ೫೭). ೪. ತುಂಬಿಡು; 
ಕೂಡಿಡು ; ಸಂಗ್ರಹಿಸು : ಜವೆಯುಂ ನೆಲ್ಲಂ ಕುಂದದೆ ಪೂರಿಸೆ ಕಾರ್ತಿಕೆ 
ಯಂದಿಗೆ(ನ) ಮಾಣಿಗೆ ಮಾಜ) ಮುಮ್ಮಡಿ ಲಾಭಂ (ಅಲ್ಲಿನ. ೩-೩೪)- 
೫. ತುಳುಕು ; ಹೊರಸೂಸು ; ಅಧಿಕವಾಗು ; ಹೆಚ್ಚಾಗು : ಅನಂದಾ 
ಶ್ರುಸಲಿಲಂ ಕಂಗಳಲಿ ಪೂರಿಸಲು (ಬಸಿ. «೭-೬೨) ; ಚುರಿವರಿದು ಚಂದ್ರ 
ಸುರಧೇನು ಕೂರ್ತು ಚಕೋರವತ್ಮಗೆ ವೆೊಲೆಗುಡಲುಪೂರಿಸಿ ಕಡೆವಾಯೊಳಿಳವ 
ತಣ್ಟುಲೆನೆ ಸೋರಿತು ಬೆಳ್ಳಿಂಗಳಿಳಿಗೆ (ಮೋಡತ. 0೩-೩೩). ೬. ಪೂರ್ತಿ 
ಮಾಡಂ ; ಪೂರ್ಣಗೊಳಿಸಂ : ಸಮಸ್ಕವಂಂ ಕೊಡಲೊಡನೆ ವೂರಿಸುವ 
- « * ನವರಸರಸಿಕರ* ($0ಫ್ರ, ೭-೦೦). ೭. ಪ್ರಷ್ಟವಾಗಂ ; ವರ್ಧಿಸು : 
ಪೂಡಿಸೌವುದೊರ್ಮೆ ವಿಗತಾಹಾರದೆ ಗೆಟ್‌ಯಿ:ಸುಪ್ರಿದೊರ್ಮೆ ತಾನೀ 


ಪೂರಿಸು 


ವೆಂಯ್ಕೊಳ್‌ (ರಸಂ 306-9) ಲೆ. (ಬಾಯಿಂದ) ಊದು ; ಊದಿ 
ಬಾಜಿಸಂ : ಪರಸೈನ್ಯಭೈರವಂ , . . 
(ಶಾಲಾ: ೨೦-೬೪ ಶ್ರ); ಶಾರ್ಜ್ಗ್ಯಮನಂದೇಜ್‌ಸಿದಪನಒಶಯ್ಕೆಯನೇಅನಿದ 
ನಯ್ಮ್ವಾಯ ಶಂತುಮಂ ಪೂರಿಸಿದಂ (ಕಾತ್ಶಾರ- ೨೬೪) ; ಬಿಸಜಾಕ್ಷಂ ಶಂಖಮಂ 
ಪೂರಿಸೆ (ಗಂ. ೭-೫೪). ೯. ನಾಟು; ನಡು: ಮಾರನ ಸರಳು ಸವಿಹರ 
ಕುಮಾರನ ಚಾರುತನುವಿನೊಳಗೆಯ್ದೆ ಪೂರಿಸಲವ ಬೆದಉುತ ರವಿವುರವಿಪ್ಮ 


ದಾರಿಯನಂದು: ನೋಡಿದನು (908: ೭-೦೬೦); ಓರೋರ್ವರ 
ಮೆಯ್ಲೋಂಕಿಂದ ಪುಳಕಗಳೋರೋರ್ವರ ಮೈಯೊಳಗೆ ಪೂ೦ಸಲು 
(ಕುಣ. 6-06). ೧ರ. ಆಗಂ; ಒದಗು; ಬರು: ಕೂರ 


ಪ್ರಾಕಾರಂಗಳ ಮೇರೆಯ ರೇಫಕ್ಕೆ ಆರದೆ ಅ ಆ ಲತ್ವಂಗಳ್‌ ಪೂರಿಪುವಸ್ವರ 
ವಿಧಿಯೀ (ಕರುದ. ೨60(೩) ). ಪೂರಯಿಸು : ೫. ಆ ಮಾಶಿಂಗೆ ನಸುನಾಣ್ಣಿ 
ಹೃದಯಾರಎಂದದುಲ್ಲಾಸ ಪೂರಯಿಸಿ ಚಂದನಸೌರಭ್ಯವಡೆದ ವಿಗ್ರೃಹಜಾಶ 
ಸಂದೋಹ ಗೂಡಿಗಟ್ಟಿತವಳ (ನೋತ. 3೭೩೩6). ೬. ಆ ಕೆಲ್‌ಯನೂ 
ಪೂನಯಿಸಿ ಆ ಕೇಂ್‌ಯ ಕಳಗೆ (89೩ಎ. ೦೯೩%, ವಪುಂಗನೂರು. ೦೫೬-೮; 
1419); ಈ ಕಾರ್ಯದ ಜವಾಬ್ದಾರಿಯನ್ನು ಕೈಕೊಂಡಿರುವ ಮಹನೀಯರು 
ಅದನ್ನು ಆದಷ್ಟು ಬೇಗ ಪೂರೆಯಿಸಿಕೊಡಬೇಕೆಂದು " ಬೇಡುತ್ತೇನೆ 
(ಸಾಹಿತ. ೬೩೬). ಲೆ. ಭು ಭೂ ಭೂ ಎಂದು ಪೂನಯಿಸಿದುದು ಶಂಖಂ 
(ಕರುದ- ೦೦ ಪ್ರಯೋ) ; ಭು ಭೂ ಭೂ ಎಂದು ಪೂರಯಿಪ ಶಂಖದ ಧಟಂ. 
ಧಟಂ ಧಟಮೊಂದೂ ಮೊಟಗುವ ಭೇರಿಯ .  .- ಬಲ್ಲುಲಿಯೊಳ್‌ 
ವಾಪೂಜೆ ಸಮಸಂದುದು (ಕಾಶುಕ್ಮ. ೩೭.೩). ೧೧. ಮುಗಿ ; ವಂಕ್ತಾಯ 


೫೭೬೧ 


ದೇವದತ್ತಶಂಖಮಂ ಪ್ರೂರಿಸಿ|' 


ವಾಗಂ ; ಸಮಾಪ್ತಿ ಹೊಂದಂ : ಸ್ತೋತ್ರವು ಪೂರೆಯಿಸಿದ ಬಳಿಕ ವಂಶ|: 


ಲೋಚನರೆಂದರು (ಎಸ. 56): ಓಶಿ. ಬಳಿ; ಹಚ್ಚು; ಲೇಪಿಸಂ ; 
ಹಣೆಗೆ ರಾರಾಜಿಪ ತಿಲಕವನಿಟ್ಟು ಗಂಧವ ಪೂರಯಿಸಿದನು ನುಣ್ಮೆಯ್ಗೆ 
(ಕೂಹತ. 0೨-೪೬), ೧೩. ನೀಡು; ಕೊಡು; ಒದಗಿಸು: ಹಿಂದೂ 
ಸ್ತಾನದಲ್ಲಿ ಬಂದು ನಿಂತುಕೊಳ್ಳುವ ವೋರ್ತುಗೀಜ ಮತ್ತೂ ಇಂಗ್ಲೀಷರ 


ಬಗ್ಗೆ ಇವನು ಸಾಕಷ್ಟು ಲಕ್ಷ್ಯ ಪೂರಯಿಸಲಿಲ್ಲ (ಏೀಮಸ, ೦೨೦). 


ಪೂರವಿಸು : ೨. ಉಗಿದರೋ ಕತ್ತರಿಯ ತವಲಾಯಿಗಳ ಮುಚ್ಮಳವೆನೆ 3 


ಕವಾಟವ ತೆಗೆಯೆ ಕವಿದರು ದಿವ್ಯಪರಿಮಳಸಾರ ಪೂರವಿಸೆ ... 
ಅಂಕಕಾತಿಯರಿಂದ್ರನೋಲಗದ (ಕುಠ್ಮಾಳ. ೭-೮). ೫. ಚೀರದಲಿ 
ನೆಂ! ತುಂಬಿದಂತಿರೆ ಪೂರವಿಸಿ ಬುದಿಲೆನಿಸಿ ಭಸಿತದ ಧಾರೆ. ಪೊಜಮಡೆ 
ಜಿ.ರ್ಕೊಳವೆಯಲಿ ಚಿವ್ಮಿದಂತಾಯ್ತ್ತು (೧ಸಫ. 99-08). ಲೆ. ಜಂಗಮ 
ಸ್ತೋಮ . . - ಭೋರೆನಲಿಂದುಭಯಶಂಖವ ವಪೂರವಿಸಿಕೊಳುತೆದ್ದು 
ಹೋದರು (ಶ್ರಠುಳೀ. ೨೩-೦೦): ೧೨. ಪೂರವಿಸಿದನು ಗಂಧವನು 
ಸರಳೋರೆಪೋರೆಯ ಮೇಯ ಘಾಯದ ಹೇರುಗಳ ಹೂಳಿದನು -ವರ 
ಕಸ್ತೂರಿಯ ಸಾರದಲ್ಲಿ (ಕುನ್ಮಾಗ. 8-90). ೧೪. ತೃಪ್ತಿಗೊಳಿಸು :. 
ತಣಿಸಂ : ಸಂದಿರುಳು ರತಿ ಪೂರವಿಸದೋ ಬಂದು ಕಾಮನು ಕೈವಿ- 
ದಡೋ ಬಂದಿತೆಂದೋ . . . ಇದಆ ಚಂದವೆಲ್ಲಂ ಹೆ:ಳದಡೆ ಗುಣವೃ.. 
ನಿಮ್ಮಡಿಯಾಣೆಯೆನಲ್‌ (2೩. 9೩-09). ೧೫. ನೆರವೇರಿಸು ; 
ಈಡೇರಿಸು : ಸಾಶವಿಮಲಪ್ರಾಣಪದದಲಿ ಸೇರಿದೋಗರವಂ 
ಸಮರ್ಪಿಸಿ ಪೂರವಿಸುವುಪಚಾರವುಪಚಿಂರಂ ಶಿವಂಗೆ (8ಸಫ್ರು- ೩೫-೦3). 
ಪೂರೈಸು: ೧. ಹರಭಕ್ತಿ ಪೂರೈಸೆ ಪರಮಸುಖ ಕೋಲೈಸೆ ಎಸೆದಿದ್ದ 
ನಮ್ಮಮ್ಮ ಬಾಹೂರ ಬೊಮ್ಮಯ್ಯ (2ಾಹೂಕ- ಹ. ೩೦೭-೦೨): ಆ ಬುದ್ಧ 
ಸಂಘನಂ ವರವೈಶ್ಮಸವಿ:ತಿಯೆಂಗದೊಳಸುವಂ ಪೂರೈಸಿ . . . ಪೂಜಿಸಿದ 
ರಳ್ತಿಯಿಂ (ಸಮ್ಮ ಳ್‌. ೪೫೪). ೨. ನಾನಾರವದ ವಾದ್ಯ್ಮನಿರ್ಫೋಷವಾ 
ದಿಕ್ತಟವ ಪೂರೈಸಿ (ಕೆಂಪು. ೩೬-96); ರಥೌಘದ ಚೀತ್ಕಾರರವಂ ದಿಶಾ 
ವಿವರಮಂ ಪೂರೈಸೆ (ಠೃಷಂ. ೫-೨೨). ೫. ಸೋರಿದುವಮೃತಪಾಷಾಣ 


೩5 


80 


ಪೂರೋಟೆ 


ಪಾಲ್ಗಡಲಂತೆ ಪೂರೈಸಿತು ಚಂದ್ರಕಿರಣ (ಕೋಕ. ೨೭-೨೬). ಓ. 
ಇವಂ ತಿರ್ಯಕ್ತ್ಯದೊಳ್ಲಿಲ್ವನೆನ್ನೆಗ[ವಸಾಯುಷ್ಯರಮಾದ ಯಜ್ಞಮನಿದಂ 
ಪೂರೈಸದಾನಿರ್ಪೆಂ] (ಕರಂ: ೬೬೪); ಆ ಗರುವಮುನಿಮಂತ್ರದಿಂದ ... 
ಯಾಗವನು ಪೂರೈಸಿದನ(ಕಳಕ, 0-೩9); ತನ್ನ ಕೆಲಸ ಪೂರೈಸಿ ಹರಿಕುಲಿಶನು 
ಹಿಂದಿರುಗಿದನು (ಕುಣ: ಇ). ೮. ಪಲತೆಅದ ವಪಣಕಿಗಳಂ 
`ಪೊಯ್ಸಿಯಂ ಶಂಖಂಗಳಂ ಪೂರೈಸಿಯುಂ » * * ಎಂತುಂ ಪೊಲಮಡಿಸ 
ಲಿದೆ (ಗರಾಯು, ೬-೦ 5): ಬಿರುಬೆತ್ತಿ ದೆಸೆದೆಸೆಗೆ ಕರೆವ ಕಹಳೆಗಳೊಳಗೆ 
ನೆರೆದು ನೆಜ್‌ ಪೂರೈಪ ಶಂಖಧ್ವನಿಗಳೊಳಗೆ . . . ಬರುತಿರ್ದನಪ್ರತಿಮ 
ಸುಕುಮಾರಶೇಖರೆಂ (ಕೂರ. ೩-69), ಫಲುಗುಣಂ ಪೂರೈಸಿದಂ ದೇವ 
ದತ್ತಮಂ (ಕೈಬಳ: ೨೫-೩೪). ೧೨. ಬಣ್ಣ ಬಂಗಾರವನುಡತೊಡ 
ಕೆಟ್ಟು ಹೊಂಬಣ್ಣ ಚಂದನವ ಪೂರೈಸಿ (ನೋಹತ. 00-೭೩). ೧೩. 
ನಿಮ್ಮ ಕುಟುಂಬಕ್ಕದೇಕಾದ್ಮ ನೈಲ್ಲನಾನು ಹು ಪೂರೈಸಿ ಕೊಡುವೆನು 
(ನುಂ೨ಯ. ೪-೭೮); ಕಾಗದ ಪೂರೈಸುವವರ ಕಡೆಯಿಂದ ವಕೀಲನ 
ಮುಖಾಂತರ ಪತ್ರ ಬರಲು ಭೂಪತಿಯು ಬೆರಗಾಗಿ ಬಿಟ್ಟನು (ಇಶ್ಕಳೆ. 
೨೬೦), ೧೫. ಜನದ ಮನದಾಸೆಯಂ ತಾನಿನಿಸುಂ ಕೂರೈಸದಾತನರ್ಥಂ 
ವೃರ್ಥಂ (ಬರ್ಸ. 3-೨೬); ಭಾವೆಯಂ ಪೂರೈಸದಿಹನೇ ಕಾಶಿನಾಥನು 
(ಐಸತ್ರು. 86-3), ಈತನಿಂದು ನಳಿನನಾಭೆನ ಮುಂದೆ ಭಾಷೆಯಂ ಪೂರೈಸಿ 
ಕೊಳುಗೂಳದೆಳಳಿದನು (ಕೈ ಬಳಾ. ೦೩-೬೦). ೧೬. ಸರಿದೂಗಂ ; 
ಸಾಕಷ್ಟಾಗಂ: ಮೇಲೆ ಬರೆದಂತೆ ಅಡಶಿ ಮತ್ತು ಮಜೂರಿ ತೆಗೆದುಕೊಂಡರೆ 
ಸಹ' ನಮಗೆ ಪೂರೈಸುವದಿಲ್ಲ (ನೂಂಂವ್ಯಾ- 966). ೧೭. ನೀಗಿಸಂ; 
ಸಾಗಿಸು: ಹೋರುವ ಸತಿಯಿಂದ ಸೋರುವ ಮನೆಯಿಂದ ಪೂರೈಸ 
ದವನ ಬದುಕಿಂದ ಕೊಂಡೊಯ್ವ ವಖಾರಿ ಲೇಸು (ಸರ್ಕ್ವ- ೦೩೨೪) ; 
ಬೆಕ್ಕಿಗೆ ಶಿಕ್ಷಾಕಲಿಸಿ ಯಾರು ಪೂರೈಸಾರು (ರಾಸಹು. ೪0): ೧೮. ಸಂಪೂರ್ಣ 
ವಾಗು ; ಸಮಗ್ರವಾಗು: ಪೂರೈಸಿ ವೇದಮೋದಿದನನೂಚಾನನಕ್ಕು 
(ನುಂಗರಾ. ೬೪-೩) ; ಪೂರೈಸಿ : ತುರುಕರು ಕಂಠೀರವೇಂದ್ರನ ಕೂರೆಸಿಯಲಿ 
ನುಗ್ಗಾಯ್ತೂ (ಕಂಠ. ೦೩-೩೪). [ ಪೂರಣ-- -ಇಸ್ಮು) 


ಪೂರುವ «ಪುಬ್ಬೆ' ನೋ. 
ಪೂರುಪ (ನಾ). ಪುರುಷ ; ಮನುಷ್ಯ : "ಮನುಷ್ಯಃ, ಮಾನುಷ; - - 


ಪುರುಷಃ, ಪೂರುಷಃ, ವಿಟ್‌ ಈ ೧೨ ಮಾನಸರ*್‌" (ಶರಾಯು- ೫8-0೬೩); 
“ವಹಾನವಂ ಮತ್ತಂ ಮನೂಷ್ಯಂ ನರಂ ಪುಮಾನ್‌ ವಹಾನುಷಂ ಪೂರುಷಂ 
ಎಎ. ಗಂಡುಗೂಸಕ್ಕು” (ಮಂಗರಾ. ೬೬-೦). [ಸಂ.7 


ಪೂರುಷತನ (ನಾ). ಪರಾಕ್ರಮ; ಪೌರುಷ : ಕೆಲಬಲದಿಂದುಮುಖಿಯರ 


ನೋಡಿದನು ನಲವಿಂದ ನುಡಿದನು ತನ್ನ ಪೂ[ಣಕಾಂ.ವೌ]ರುಪತನದ 
ಪರಿಣತೆಯು (ಕುನ್ಶಾಪಿ. 8-03). [ಪೂರುಷ 4 ತನ] 


ಪೂರೈಕೆ. ಪೂರಯಿಂಕೆ (ನಂ) - ದಿ. ಈಡೇರಿಕೆ ; ನೆರವೇರಿಕೆ : ಕಾವೇರಿ ತನ್ನ 


ಬಯಕೆಯ ಪೂರೈಕೆಗಾಗಿ ಬೇರೆ ಗಂಡನ್ನು ಹಿಂಬಾಲಿಸಲು ಸಾಧ್ಯವೇ 
(ಇಾರೇಂ. €48)- ೨. ಒದಗಿಸುವಿಕೆ; ಸರಬರಾಜು : ಹಾಲ್ಕು ಮಧ್ಯಾಹ್ನದ 
ತಿಂಡಿ, ವೈದ್ಯಪರೀಕ್ಷೆ, ಚಿಕಿತ್ಸೆ ಮತ್ತೂ ಇತರೆ ಪೂರೈಕೆಗಳು. ಇವಕ್ಕೆ 
ಪಾಶ್ಚಾತ್ಮದೇಶಗಳಲ್ಲಿ...ವೆಚ್ಚ ಆಗುತ್ತಿದೆ (8೪5. ೧೩೪). ೩. ಸಾಮಗ್ರಿಯಂ 
ಸಮೃದ್ಧಿ : ತನ್ನದೂ ಒಂದು ಸಂಸಾರ, ಹೆಂಡತಿ, ಹೊಲ, ಇತರ 
ಪೂರೈಕೆ ಸಾಕಷ್ಟು ಇದೆ ಎಂದು ನಂಬಿ ಅಭಿಮಾನದಿಂದ ಸುಬ್ಬ ಸುಧಾರಿಸಿದ್ದ 
(ಕೊತ್ತಿ. ೬). ಪೂರಯಿಕೆ: ೨. ಸಿದ್ಧವಾದ ಉಡುಪುಗಳು ವಿತರಣೆ 
ಗೋಸುಗ ಪೂರಯಿಕೆಯ ಮಂದಿರಗಳಿಗೆ ಹೋಗುತ್ತಿದ್ದುವು (ಇಂದೂ. 
[ಪೂರೈಸು (ಎ ಪೂರಿಸು) + -.ಕೆ) 


೪4) - 


ಟ | ಪೂರೈಸು “ಪೂರಿಸಂ' ನೋ. 


ಪೂರೋಟೆ “ಪುರಃವಠೆ' ನೋ. 


ಪೂರ್ಣ 


ಪೂರ್ಣ (ಗು) - ೧. ತುಂಬಿದ ; ಭರ್ತಿಯಾದ ; ಪೂರ್ತಿಯಾದ: 
ಪ್ರಣ್ಯಾಂಬುಪೂರ್ಣಕುಂಭಾಗ ಮುಚಿಶಕಂಕೇಲಿಪಲ್ಲವೋಲ್ಲಾಸರಚಿತೆಂ (ಅಂತ್ರ. 
೪-೩೦ 6ಗಳ). ವಿ. ಸವಂಗ್ರವಾದ ; ಎಲ್ಲ; ಇಡಿಯಾದ. ೩. 
ನೆರವೇರಿದ ; ಈಡೇರಿದ. ೪. ತಂಂಬುದನಿಯಂಳ್ಳ ; ನಾದಮಯ 
ವಾದ. ೫. ಸಮರ್ಥ; ದಕ್ಷ; ಬಲವುಳ್ಳ. ೬. (ಬಿಲ್ಲಿನಂತೆ) 
ಎಳೆದಂ ಬಾಗಿಸಿದ. ೭. ಮುಗಿದ ; ಮುಕ್ತಾಯವಾದ. (ನಾ). 
೮. ಕಡುಬು, ಹೋಳಿಗೆ ಮೊದಲಾದುವುಗಳ ಹಂದಂಗಂ; ಹೂರಣ: 
(6). ೯. ಸಂಕೀರ್ಣವಾದುದು; ಸಂದಣಿ: «ಆಚಿತಂ, ನಿಚಿತಂ 
- *. ಪೂರ್ಣಂ. ಈ ೯ ಸಂದಣಿ” (ಹಹ. ೦೦೬-೦೭). ೧೦. ಸಮಗ್ರತೆ; 
ಸಂಪೂರ್ಣತೆ : ಕೊಂಚಕೊಂಚಗಳರಿವು ಪೂರ್ಣದರಿವಾದೀತೆ ? (ಕಂಕುಳ. 
4೨0)- ೧೧. [ನಾಟ್ಯ] ಕಪೋಲದ ಆರು ಭೇದಗಳಲ್ಲಿ ಒಂದು: “ಕೆನ್ನೆ 
ಗಳನ್ನು. ಸ್ವಲ್ಪ ಉಬ್ಬಿಸುವುದು. ರೋಷ, ಹರ್ಷ ಇವುಗಳಲ್ಲಿ 
ಇದನ್ನು ವಿನಿಯೋಗಿಸಬೇಕು” (ರಾಸ್ಕಳಂ. ೨೭೫ ಗಬ್ಮಾನುವಾದ) : 
ಕುಂಚಿತ, ಕಂಪಿತ, ಪೂರ್ಣ, ಕ್ಷಾಮ, ಫುಲ, ಸಮು-ಈ ಆಆುಂ ಗಲ್ಲದ 
ಭೇದಂಗಳ್‌ (ಕಾಸ್ಮರಂ. ೩-೬೪ ಫ)- 
ಪೂರ್ಣವಾಗು ಇ ಪೂರೈಸು; ಪೂರ್ತಿಯಾಗು : ಅದರ ಬೆಳವಣಿಗೆ 
ಪೂರ್ಣವಾಗಲಿಕ್ಕೆ ಐದು ವರ್ಷ ಹೆತ್ತುವದು (ಮುಂಬಯಿ. ೪-೪6). [ಸಂ. ) 
ಪೂರ್ಣಕಂಠ (ನಾ). ತಂಂಬುಶಾರೀರ ; ತುಂಬು ಧ್ವನಿ : ಪೂರ್ಣಕಂಠದಿಂದ 
(ಧಾತು ಮತ್ತು ಮಾಟು) `ಮಹಾವೈದ್ಯನಾಥಅಯ್ಕರ್‌ ಅವರು ಹಾಡು 
ತ್ತಿದ್ದರು (ಸಂಗೀತ. ೪)- [ಸಂ.] | 
ಪೂರ್ಣಕಾಮ (ನಾ). ೧. ಇಷ್ಟವನ್ನು ಈಡೇರಿಸಿಕೊಂಡವನು. ೨. 
ಭಗವಂತ; ಪರಮಾತ್ಮ: ಕರ್ಣ ಕರ್ಣಕರೋರಸಾಹೆಸ ನಿರ್ಣಯಿಸು . . . 
ಪೂರ್ಣಕಾಮನು ನೀನು ಕುರುಬಲಕರ್ಣಧಾರನು ನಿ:ನು (ಕುವ್ಮಾರ್ರೋ. 
0-ot). [ಸಂ.] 
ಪೂರ್ಣಕುಂಭ (ನಾ). ೧. (ನೀರು ಮೊದಲಾದ ದ್ರ ದ್ರವದಿಂದ) ತುಂಬಿದ 
ಕೊಡ. ಕಲಶ : ಕಳೆಸಂ ಕನ್ನಡಿ ತೋರಣಂ . . , ರತ್ನಂ ದಧಿ ಪೂರ್ಣ 
ಕುಂಭಮಿನಿತುಂ ಪೊ ಮುಗೆ ಬರ್ಪಂಗನಾಕುಳದಿಂ ಕಟ್ಟಿದಿರ್ವಂದೊಡಿಷ್ಟ 
ಫಲಮಂ ಶ್ರೀಶಿಷ್ಟಕಲ್ಪದತ್ರಿವಾ (ಊೋಕೊ:ಶ. ೧೨-4)-: ೨, ಮಂಗಳ 
ಸೂಚಕವಾಗಿ ಬಾಗಿಲಲ್ಲಿ ಇಡುವ ನೀರು ತುಂಬಿದ ಕೊಡ : “ಭದ್ರ 
ಕುಂಛಃ, ಪೂರ್ಣಕುಂಭಃ__೨ ಅರಮನೆಯ ಬಾಗಿಲು ಮುಂತಾದವುಗಳಲ್ಲಿ 
ಮಂಗಳಕರವಾಗಿ ಇರಿಸತಕ್ಕ ಪೂರ್ಣಕಲಶಗಳ ಹೆಸರು” (ಸರ್ಯಾಂತಿ. ೨೪೫); 
ಬಿನಿದೊಗೆದಾತ್ಮೆ ತುಂಗಕುಚಕುಂಭಮನೊಡ್ಡಿವ ಪೂರ್ಣಕುಂಭಮಂ 
ಅಂಬುಜವದನೆ ಕಂಡಳ್‌ (ಶ್ರಶೃಶು. ೯೪.೦೦೦); ಊರ ಬಾಗಿಲಲ್ಲಿಯೂ, 
ಊರ ಒಳಗೂ ಅಲ್ಲಲ್ಲಿ ಮಂಗಳಾರ್ಥವಾಗಿ ಪೂರ್ಣಕುಂಭಗಳನ್ನು ಇಟ್ಟಿದ್ದರು 
(ಭತಥ. ೩೩೦) - 
ಪೂರ್ಣಕ:ಂಭವ:ರ್ಯಾದೆ « ದೊಡ್ಡವ್ಯಕ್ತಿಗಳನ್ನ್ನ ಎದಂರಂಗೊಳ್ಳು 
ವಾಗ ಮಠ, ದೇವಸ್ಥಾನಗಳಲ್ಲಿ ಪೂರ್ಣಕಂಂಭಸಹಿತವಾಗಿ ಮಾಡವ 
ಸ್ವಾಗತ : ರಾಷ್ಟ್ರಪತಿಗಳನ್ನು ರಾಮೇಶ್ವರದೇವಸ್ಥಾನದಲ್ಲಿ ಪೂರ್ಣಕುಂಭ 
ಮರ್ಯಾದೆಖೊಂದಿಗೆ ಎದುರುಗೊಳ ಲಾಯಿತು (ಕಊಂ)- [ಸಂ.) 
ಪೂರ್ಣಕ್ರಿಯಾಪದ (ನಾ). [ವ್ಮಾಕ] ವಾಕ್ಕದ ಅರ್ಥವನ್ನು ಪೂರ್ಣ 
ಗೊಳಿಸಂವ ಕ್ರಿಯಾಪದ : ಧಾತುಗಳಿಗೆ ಕೆಲವು ಆಖ್ಯಾತಪ್ರತ್ಮಯಗಳು 
"ರಿ ಪೂರ್ಣ ಕ್ರಿಯಾಪದಗಳಾಗುತ್ತವೆ (ಕೈರಿಂ. ೪೯); “"ಒಂದು' ಕಾಲ 
ವನ್ನಾಗಲಿ, "ಅರ್ಥ? ವನ್ನಾಗಲಿ ಸೂಚಿಸುವ ಕ್ರಿಯಾಪದವನ್ನು ಉಪಯೋಗಿ 
ಸಿದರೆ ವಾಕ್ಕದ ಅರ್ಥವು ಪೂರ್ಣವಾಗುತ್ತದೆ. ಉದಾಹರಣೆಗೆ, ಅವನು 
ಮನೆಯಿಂದ ಹೊರಡುತ್ತಾನೆ .. . ಈ ಬಗೆಯ ಕ್ರಿಯಾಪದಗಳಿಗೆ ಪೂರ್ಣ 
ಕ್ರಿಯಾವದಗಳೆಂದು ಹೆಸರು (ನುರ್ಕಕು- ೬೪). (ಸಂ.]" 


10 


[od 
ಳಾ 


೫೭೬೨ 


ಪೂರ್ಣಜ್ವರೆ 


ಪೂರ್ಣಗರ್ಭಿಣಿ (ನಾ). ತುಂಬಿದ ಬಸಿರಿ ; ಗರ್ಭವು ಸಂಪೂರ್ಣವಾಗಿ 
ಬೆಳೆದು, ಹೆರಿಗೆ ಸನ್ನಿಹಿತವಾಗಿರುವ ಹೆಣ್ಣು : ಎಮ್ಮಣ್ಣನಾಣತಿಗಿವಳಂ 
ವನದೊಳಿರಿಸಿ ವೋಪೆಂ ಪೂರ್ಣಗರ್ಭಿಣಿ ಕಾಯಿರಿ ನೀಮೆಲ್ಲರ" ಕಾವಲಿರ್ದು 
(ಕಾಮಾಕ್ಕ. ೩€-೨); ಪೂರ್ಣಗರ್ಭಿಣಿಯಾದೀ ಹುಲ್ಲೆಗೆ ಯಾವಾಗ ಸುಖ 
ಪ್ರಸವವಾಗುವುದೋ ಆಗ ನನಗೆ ಕುಶಲಪಶ್ರಿಕೆಯನನ್ನ ಕಳುಹಿಸಬೇಕು 
(ಕಾಳುಂತ. 2೩-೩). [ಸಂ. ಪೂರ್ಣಗರ್ಭಿಣೀ] 

ಪೂರ್ಣಗೊಳಿಸು (ಕ್ರಿ). ಪೂರ್ತಿ ಮಾಡು ; ಮಂಗಿಸಂ ; ಪರಿಸಮಾಪ್ತಿ 
ಮಾಡು : ಅಂಗವಿಜಾ ನಿ ಹಾರ್ವೆಯು ರಕ್ತ ಪರಿಚಲನಾಸಂಶೋಧನೆಯನ್ನು 
ಪೂರ್ಣಗೊಳಿಸಿದನು. (ಏಕಾಸ. 09); 'ಪರಿಶಿಷ್ಟ' ವು (supplement) 
ಹೊರಬಿದ್ದು ಅದನ್ನು ಪೂರ್ಣಗೊಳಿಸಿತು (ಸಮಾರೋ. ೨೬೩). 

[ಪೂರ್ಣ 4 ಕೊಳ್ಳು 4* - ಇಸ್ಮು] 

ಪೂರ್ಣಗೊಳ್ಳು (ಕ್ರಿ). ಮುಗಿ ; ಸಮಾಸ್ತವಾಗು : ಈ ಕೊನೆಯವರಿಬ್ಬರ 

ಆಡಳಿತದಲ್ಲೇ ನಿಘಂಟು ಪೂರ್ಣಗೊಂಡಿದ್ದು (ಸಮಾರೋ, ೨೭೦). 
[ಪೂರ್ಣ ಕೊಳ್ಳು (ಕೊಳ್‌) 

ಪೂರ್ಣಗ್ರಹಣ (ನಾ). ಸೂರ್ಯ ಅಥವಾ ಚಂದ್ರನು ಪೂರ್ತಿಯಾಗಿ 
ಮರೆಯಾಗುವ ಗ್ರಹಣ ; ಖಗ್ರಾಸಗ್ರಹಣ : ಚಂದ್ರಗ್ರಹಣ 
ಪೂರ್ಣಗ್ರಹಣವಾದರೂ ಆಗಬಹುದು, ಅರ್ಧಗ್ರಹಣವಾದರೂ ಆಗಬಹುದು 
(6ಕಾಶ- ೪೨). [ಸಂ.) 

ಪೂರ್ಣಚಂದ್ರ (ನಾ.) ೧. ಹದಿನಾರುಕಳೆಗಳಿಂದ ಕೂಡಿದ 
ಚಂದ್ರ * ಹುಣ್ಣಿಮೆಯ ಚಂದ್ರ ; ಉದಯಂಗೈಯಲಿರ್ದ ಪೂರ್ಣ 
ಚಂದ್ರನನೊಳಕೊಂಡು ಬೆಳ್ಸೆಸೆವ ವಾಸ ಸವದಿಗ್ವನಿತಾನನಂಬೊಲಾನನರಂಚಿ 
ಜೆಲ್ವನೇಂ ನೆಆಯೆ ತಾಳ್ಜಿದುದೋ ಬಿಸಕಾಂಡವಾಂಡುರಂ (6೧ಕ್ರ. 6-9೩). 
೨. [ಕಾಮಶಾ] ಸಿ ಸ್ತ್ರೀಯರ ಯೋನಿಯಲ್ಲಿರುವ ಒಂದು ನಾಡಿ : 
ಮದನಾಂದೋಳನ ವೂದನಚ ತ್ರ ಪೂರ್ಣಚುದ್ರಾದಿ ನಾಡೀ ಮರ್ಮಜ್ಞ ರಿಂ 
(ರಿನೇಳ. ೨೩೦); ಭಗಕ್ಕೆ ಕೊಂಚ ದೂರದಿ ಕಾಮಜಲ ತುಂಬಿರ್ಪೌದು 
ಪೂರ್ಣಚಂದ್ರವೆ20ಬ ನಾಡಿಯುಂಟು (ಉಮಕಾ- ೨೩೦) ಸಂ.) 

ಪೂರ್ಣಚಂದ್ರನಾಡಿ (ನಾ). ೬. ಪೂರ್ಣಚಂದ್ರ ೨: ತುಟಿತುದಿಯಿಂ 
ಪೂರ್ಣಚಂದ್ರನಾಡಿಯಂ ಮರ್ದಿಸಿ ಪಲ್ಲಳಿಂ ಉಮಾತಪತ್ರದ ನಾಡಿಯ 
ಈಷನ್ಮರ್ದನ. ನಾಲಿಗೆಯ ತುದಿಯಿಂ ಮದನಾಂದೋಳಿಕನಾಡಿಯಂ ಹಲವು 
ಬಾರಿ ಅಲ್ಲಾಡಿಸುವದು (ಕಾಮುಕಾ- ೨೩೪). [ಸಂ.7 

ಪೂರ್ಣಚಂದ್ರಿಕೆ (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಪೂರ್ಣಚಂದ್ರಿಕೆ-೨೯ನೇ ಮೇಳಕರ್ತ ಧೀರಶಂತರಾಭರಣದಲ್ಲಿ ಜನ್ಯ 
(ಸಂಗೀಕಂ. ೦೪೮); ಪಟ್ಣಂ ಸುಬ್ರಮಣ್ಮಅಯ್ಕ್ಮರ್‌ ಅವರು ಪೂರ್ಣ 
ಚಂದ್ರಿಕಾರಾಗವನ್ನು ಹಾಡಿದ ರೀತಿಯಲ್ಲಿ ತಮ್ಮದೇ ಆದ ವೈಶಿಷ್ಯವನ್ನು 
ತೋರುತ್ತಿದ್ದರು (ಸಂಗೀತ. ೨೭). ([ಸಂ. ಪೂರ್ಣಚಂದ್ರಿಕಾ) 

ಪೂರ್ಣಜಶರ (ನಾ). ೧. ತುಂಬಿದ ಹೊಟ್ಟೆ. ೨. (ನಾಟ್ಕ) ನರ್ತನ 
ದಲ್ಲಿ ತೋರಂವ ಕ್ಷಾವಂ, ಖಲ್ಹ, ಪೂರ್ಣ. ರಿಕ್ತಪೂರ್ಣ ಎಂಬ 
(ಉದರಭಾಗದ) ನಾಲ್ಕು ಪ್ರಕಾರಗಳಲ್ಲಿ ಒಂದು ; ಹೊಟ್ಟೆಯನ್ನು 
ಮುಂದಕ್ಕೆ ಚಾಚುವುದು : ಪೂರ್ಣ ಜಠರಮೆಸೆಗುಂ ಪೊಡೆಯುಬ್ಬರ 
ಗಂ ತೋರಾ ತ್ತು ರುಜಠರನೊಳೆಯ್ದೆ ತೋರ್ಪ ನೆಗಳ್ಲೂಟದ 
ನೊಳ್‌ (ಉಾಸ್ಕರು. 3-0೩3)- [ಸಂ.7 

ಪೂರ್ಣಜ್ವರ (ನಾ). ಅತ್ಯಧಿಕವಾದ ಜ್ವ ಒರ : ಶುಂಠಿಯಂ ಸೈಂಧವ 
ದುಶ್ಲಿನಲ್ಲಿ ಬಸಿನೀರಂ ಕೂಡಿಸಿ ತುಪ್ಪವಂ . . . ನೆಲಗುಳ್ಳ ಇವುಗಳ 
ಕೆಹಾಯುಗಿಂದ ಸಿದ್ಧಮಪ್ಪುದಂ ಕುಡಿಯಲು ಪೂರ್ಣಜ್ವರ, ಹಲವು ಕಾಲದ 
ಜ್ವರ, ಕೆಮ್ಮು. ಶೂಲೆ, ಊರ್ಧ್ವತೃಷೆ, ಮಂದಾಗಗ್ನಿ, ಗ್ರಹಣಿ, ಸಂಗ್ರಹಿಣಿ, 
ಈ ವ್ಮಾಧಿಗಳೊಳು ಹಿತಮಪ್ಪದು (ಎರ್ಮಂ. 00)» (X0.] 


ಪೂರ್ಣತಚಾಕ ೫೭೬೩ 


ಪೂರ್ಣತಟಾಕ (ನಾ)- ತುಂಬಿದ ಕೆರೆ: ಕೊಳನಂ ಶಾವರೆಯಂ . . . 
ಪೂರ್ಣತಟಾಕಮಂ ಕುಮುದವುಂ ದೇವರ್ಕಳಂ ಶುಂಬಿಯಂ ಶಿಳಿಯಲ್‌ 
ಸ್ವಪ್ನದಿ ಲೇಸೆಲೈ. (ಸೋನೀಕೆ. ೬€); ಕೊಳರ್ವಕ್ಕಿಯಿಂದೊಪ್ಪುವ ಪೂರ್ಣ 
ತಟಿಾಕ೦ಗಳಿಂ (ನಂಂರ. ೦೨-೨6). [ಸಂ.1 

ಪೂರ್ಣತೆ (ನಾ). ೧. ಸಮಗ್ರತೆ; ಪೂರ್ತಿಯಾಗಿರಂವಿಕೆ, ೨. ಸಮೃದ್ಧಿ. 6 

[ಸಂ. ಪೂರ್ಣಶು) 

ಪೂರ್ಣತ್ವ (ನಾ). ಎಲ್ಲ ಬಗೆಯ ಶಕ್ತಿಗಳಿಂದ ಕೂಡಿರುವಿಕೆ ; ಸರ್ವ 
ಸಮರ್ಥತೆ : ಶಿವನ ಸರ್ವಕರ್ತೃಶ್ವ, ಸರ್ವಜ್ಞತ್ವ. ಪೂರ್ಣತ್ವ. ನಿಶೃತ್ವ. 
ವ್ಯಾಪಕತ್ವ ಎಂಬ ಶಕ್ತಿಗಳು. . . ಕ್ರಮೇಣ ಪಂಚಕಂಚುಃಗಳುಗಂತ್ತವೆ 


ಪೂರ್ಣಾವತಾರ 


ಪೂರ್ಣಮಾಸ (ನಾ)- ೧. ಚಂದ್ರ. ಪಿ. ಹಂಣ್ಣಿಮೆ : ಅದು ಪೂರ್ಣ 


ಮಾಸ. ಹೀಗಾಗಿ ದೇವಸ್ಥಾನದಲ್ಲಿ ವಿಶೇಷಕಟ್ಲೆ (ತೊತಕ್ಷಿ. ೦೩). 
೩. ಹುಣ್ಣಿಮೆಯ ದಿನ ಮಾಡುವ ಯಾಗ (ಆಗ್ನೇಯ, ಅಗ್ನಿ 
ಷೋಮಿಾಯು ವಂತೂ ಉಪಾಂಶುಯಾಜ - ಎಂಬ ಯಾಗ 
ಗಳನ್ನೊಳಕೊಂಡುದು) : “ಕೃಷ್ಣಪಕ್ಷ ಮುಗಿಯುವಾಗ ಮಾಡತಕ್ಕ. 
ಯಾಗಕ್ಕೆ ದರ್ಶವೆಂತಲೂ, ಶುಕ್ಲಪೆಕ್ಷ ಮುಗಿಯುವಾಗ ಮಾಡತಕ್ಕ 
ಯಾಗಕ್ಕೆ ಪೂರ್ಣಮಾಸವೆಂತಲೂ ಹೆಸರು” (ಸರ್ಯಾಂತಿ-೨೩೦). [0] 


ಪೂರ್ಣಮಾಸಿ (ನಾ). ಹುಣ್ಣಿಮೆ; ಪೂರ್ಣಿಮೆ. [ಸಂ-ಪೂರ್ಣಮಾಸೀ] 
ಪೂರ್ಣಮಿ "ಪುಣ್ಣ ಮೆ' ನೋ: 


(ಕರರ. ೨೦೪). [ಸಂ.) 10 |ಪೂರ್ಣಮೆ (ನಾ). ಇ, ಪೂರ್ಣಮಾಸಿ ; ಕಾರ್ತಿಕಮಾಸದ ಪೂರ್ಣ್ಜ್ನಮೆ 


೯ದೃಷ್ಟಿ (ನಾ). ಎಲ್ಲವನ್ನೂ ಚೆನ್ನುಗಿ ಹೊಂದಿಸಿ ನೋಡುವ 
ಮನೋಧವರ೯ ; ಸಮಗ್ರದೃಷ್ಟಿ : ಸಾಕಲ್ಯದೃಷ್ಟಿ : ವಿಜ್ಞಾನಿ 
ಗಳಲ್ಲಿ .. . ಗಭೀರವಾದ ವಿಶ್ವದ ಮೂಲಸಮಸ್ಕಾಪ೦ಹಾರಕ್ಕೆ 
ಅವಶ್ಯಕವಾದ ಪೂರ್ಣದೃಷ್ಟಿ ಇರಲಿಲ್ಲ (ಪಕ್ಕಾ. ೨೬ ದೀಕಿಳೆ)- [ಸಂ.1 

ಪೂರ್ಣಪಾತ್ರ (ನಾ). ೧. ಮಂಗಳವಸ್ತುಗಳಿಂದ ತುಂಬಿದ ಪಾತ್ರೆ||, 

ಅಥವಾ ಪೆಟ್ಟಿಗೆ. ೨. ಒಂದು ಬಟ್ಟಲಿನಷ್ಟು ಪ್ರಮಾಣ. 
೩. ಇನ್ನೂರಂಐವತ್ತಾರಂ ಮುಷ್ಟಿಗಳಷ್ಟು (ಕಾಳಿನ) ಅಳತೆ; 
p ಎಂಟು ಮಂಷ್ಟಿ ಇ ೧ ಕಿಂಚಿತ್‌ (ಅಥವಾ ಕುಂಚಿ). 
| ಕಿಂಚಿತ್‌ ಇ ೧ ಪಷ್ಕಲ, ೪ ಪುಷ್ಕಲ-೧ ಪೂರ್ಣಪಾತ್ರ. 

* ಯಂಜ್ಞಸಮಾಪ್ತಿ ಯಾದಾಗ ಬ್ರಾಹ್ಮಣರಿಗೆ re ದಕ್ಷಿಣಾ |» 
pr ಇನ್ನೂರೈವತ್ತಾರಂ ಮುಷ್ಟಿ ಅಕ್ಕಿ. ೫. ಹೋಮ 
ಕಾರ್ಯದಲ್ಲಿ ಬಳಸುವ ತುಪ್ಪದ ಪತ್ರೆ: ಭಮಸ ದರ್ವೀ ೬. 
ಪ್ರೇಕ್ಷಣಪಾತ್ರ ಪೂರ್ಣಪಾತ್ರ ಪ್ರಮುುಖಪಾತ್ರವಿಶೇಷಂಗಳಿಂ (0ನೀಕ. ೦೩೨) - 
೬. ಪುತ್ರ ಜನನ ಮೊದಲಾದ ಸಂತೋಷಸಮಾರಂಭಗಳಲ್ಲಿ ಅಥವಾ 
ಒಳ್ಳೆಯ ವರ್ತಮಾನವನ್ನು ಕೇಳಿದ ಸಮಯದಲ್ಲಿ ಪರಿಜನರಿಗೆ| 26 
ಪಾರಿತೋಷಕವಾಗಿ ಕೊಡಂವ ವಸ್ತ್ರ. ಆಭರಣ ಮೊದಲಾದುವನ್ನು 
ತುಂಬಿದ ಪಾತ್ರೆ ಅಥವಾ ಪೆಟ್ಟಿಗೆ; p ಪರಿಜನರೂ ಬಂಧು 
ವಿಂತ್ರರೂ ಯಂಜಮಾನನಿಂದ ಈ ವಸ್ತ್ರಾಭರಣಗಳನ್ನು ತಾವಾಗಿ 
ಎಳೆದು ತೆಗೆದುಕೊಳ್ಳುತ್ತಾರೆ : ಮಹಾತ್ಮಜಾತಜನನೋತ್ಸವದೊಳ್‌ 


ಶಲೆದಿವಸಮಾಗೆ - ೬. ೬ ಬಿಟ್ಟಿ ಧರ್ಮಸ್ತಿ ತಿಕ್ರಮಂ (ಮೈ ಆಂ. ೦೯೫೩, 
16-9; 1092). (ಸೆಂ. ಪೂರ್ಣಮಾ) 


ಪೂರ್ಣವರ್ತಮಾನಕಾಲ (ನಾ). [ವ್ಕಾಕ] ಕ್ರಿಯೆಯು ಸಂಪೂರ್ಣವಾಗಿದೆ 


ಎಂಬುದನ್ನು ತಿಳಿಸುವ ಕಾಲ: pe ಧಾತುವಿನ ಭೂತನ್ಮೊನ 
ರೂಪಕ್ಕೆ "ಇರು" ಧಾತುವಿನ ವರ್ತಮಾನಕಾಲದ ಎಶೆ:ಷರೂಪಗಳನ್ನೂ 
ಹತ್ತಿಸಿದರೆ ಪೂರ್ಣವರ್ತಮಾನಕಾಲವ ರೂಪಗಳಾಗುತ್ತವೆ (ಮರಮ. 
000). [ಸಂ.) 


ಪೂರ್ಣವಿರಾಮ (ನಾ). ೧. ವಾಕ್ಯವು ಮುಗಿದಂದನ್ನು : ಸೂಚಿಸುವ 


ಚಂಕ್ಕೆಯ ಗಂರುತು (.) : ಅಲ್ಪವಿರಾಮ, ಅರ್ಧವಿರಾಮ. ಪೂರ್ಣ 
ಎರಾಮಗಳನ್ನು ಅರಿತುಕೆಇಳ್ಳಬೇಕು (ಮುಂಬಯಿ. ೨-6). "ಅರ್ಧ 
ವಿರಾಮ', 'ಅಲ್ಪವಿರಾಮ' ಪರಾ. ೨. (ಆಲಂ) ಮುಕ್ತಾಯ; 
ನಿಲಂಗಡೆ; ಕೊನೆ: ಗಂಡ ಲಕ್ನೋದಿಂದ ಮರಳಿ ಬರುವ ತನಕ 
ಯಶೋದೆಯ ಕಾಲೇಜುವ್ಕಾಸಂಗದ ಕುರಿತಾದ ಚಿಂತೆಗೆ ಪೂರ್ಣವಿರಾಮ 
(ವಾಕ್ಸಲ್ಮ- ೬೯); ಮುದುಕಿ ಮಾತ್ರ 'ತನ್ನೆ ಕಥನಕ್ಕೆ ಪೂರ್ಣವಿರಾವು 
ವಿಶ್ತಿರಲಿಲ್ಲ (ಹಳ್ಕಶಾ. ೦೦೩). [ಸಂ.] 


ಪೂರ್ಣಪಡ್ಡ (ನಾ). [ಸಂಗೀತ] ಒಂದು ರಾಗದ ಹೆಸರು: ಪಲ್ಲವಿ 
_ ಶೇಷಯ್ಕರ* ಅವರು ನಾದನಾಮಕ್ರೀಯ, ಭೈರವಿ, ಕೀರವಾಣಿ, ಪೂರ್ಣ 


ಹಡ್ಮಂ, ಗೌರೀಮನೋಹರಿ . . - ಷಣ್ಮುಖಪ್ರಿಯರಾಗಗಳಲ್ಲಿ ರಚಿಸಿರುವ 
ಕೃತಿಗಳು ಮನಮೋಹಕವಾಗಿವೆ (ಸಂಗತ- ೪6): [ಸಂ). 


ಪೂರ್ಣಪಾತ್ರಹರಣವಿಲುಕ್ಕಮಾನೆ ವಸನಭೂಷಣಮುಂ (ಕಾರಂತೂ. | 30 [ಪೂರ್ಣಸಮಾಧಿ (ನಾ). [ಯೋಗ] ವ್ಯಷ್ಟಿ, ನಿಶ್ಚಿತ, ವಿಲಕ್ಷಣ. 


೪00); ಒಸೆದೀ ವಾರ್ತೆಗೆ ಪೂರ್ಣಪಾತ್ರವಿದು ದೇವರ್‌ ಮನ್ನಿಸಲ್ವೇಟ್ಯು 
ಮೆಂದು ಸಮಂತೀಟ್ಕುಳಿಗೊಂಡಳಾಕೆ ನೃಪಕಂಕೋದ್ದೇಶದಿಂ 
ಹಎರಮೆಂ (್ಯತ್ನಫು. ೪-೨೮): (ಸಂ.] 


6 ಟಿ 
ನಿರ್ವಿಷಯ, ಸಮಷ್ಟಿ ಮತ್ತು ಪೂರ್ಣ ಎಂಬ “ಆರಂ ಬಗೆಯ 


ಸಮಾಧಿಗಳಲ್ಲಿ ಒಂದು : ಪೂರ್ಣಸವತಾಧಿಯೆಂಬುದು ವಿಕಸನಂಗೈದರಿ 
ವನುನ್ಮುನಿ ಸುಖಸಮಗ್ರವನೆಸಗಿ ತನುಮೋಹವನು ಮರಸುವುದು 


ಪೂರ್ಣಪ್ರಜ್ಞ (ನಾ). ೧. ಸಮಗ್ರವಾದ ಜ್ಞಾನವುಳ್ಳೆ ವನು; (ಗಗತಾ. ೧೩-೩೦). [ಸಂ. 
ಸರ್ವಜ್ಞ.” : ಅರ್ಜುನನು ಪರ್ಥಿವಪ್ರಜ್ಞೆ ಯ ಪಾರ್ಥ `ಶ್ರೀಕ್ಷ 'ಷ್ಣನ: 36 | ಪೂರ್ಣಾಂಕ (ನಾ). [ಗಣಿತ] ಪೂರ್ಣವಾದ ಸಂಖ್ಯೆ ; ದುಂಡಂಕೆ ; 
ಪೂರ್ಣಪ್ರಜ್ಞನಾದ  ಅಧ್ಯಾತ್ಮಶಕ್ತಿ ಯ ಪ್ರಭು (ಕರಡ. ೦೦೧). ವಿಭಾಗವಾಗದ ಮೊತ್ತ : ಅಳತೆಯಲ್ಲಿ ಸರಪಣಿ ಸೇ್ಪಪೂರ್ಣವಾಗಿ ಆದಲ್ಲಿ 
೨. ದ್ವೆ ಫತಮತಪ್ರವರ್ತಕರಾದ ಮಧ್ವಾಚಾರ್ಯರ ಹೆಸರಂಗಳಲ್ಲಿ ಒಂದು ಪೂರ್ಣಾಂಕವೆಂತಲೂ . . . ಲೆಕ್ಕವಿಡಬೆ:ಕು (ಭೂಮ. ೪)- 
ಒಂದಂ ; ಯತ್ಕಾಶ್ರಮವನ್ನು ಸ್ವೀಕರಿಸಿದ ಕೆಲವು ದಿನಗಳಲ್ಲಿಯೆ: [ಸಂ .] 


ಪೂರ್ಣಪುಜ್ಞ ರ ಯಶಸ್ಸು ಎಲ್ಲದಿಕ್ಕು ಗಳಿಗೂ ವ್ಯಾಪಿಸಿತು (ಭಾರದ. ೨೭೦); 
ಮಧ್ವಾ ಚಾರ್ಯರು ಈ ಕಾಲದಲ್ಲಿ ಜನ್ಮತಾಳಿದರು; ಆನಂದಶೀರ್ಥರೆಂತಲೂ 40 
ಪೂರ್ಣಪ ೈಜ್ಞರೆಂತಲೂ ಅವರನ್ನು ಕರೆಯುತ್ತಾರೆ (ಕರ್ನಾಕ. at). ತ 

ಪೂರ್ಣಫಲ (ನಾ). ೧. ಸಂಪೂರ್ಣವಾದ ಸಿದ್ದಿ: ಪೂರ್ಣತ್ವ ; 
ವಾರಣಾಸಿಯ ವಿಶ್ವೇಶ್ವರನ ದರುಶನದಿಂದ ಮಾತ್ರ ಪೂರ್ಣಫಲ ಪ್ರಾಪ್ತ 
ವಾಗದು (ನನರ. ೦): ೨. ಒಡೆಯದೆ ಇರಂವೆ ತೆಂಗಿನಕಾಯಂ : 
ಪಂಡಿತರು ಮಗಳ ಕೈಗೆ ಪೂರ್ಣಫಲವಿತ್ತು - . . ಧಾರೆಯೆರೆದು] 46 
ಕೊಟ್ಟರು (ಕಾಂತರಾ. ೦೦೨) - (ಸೆಂ. 


ಪೂರ್ಣಾಯುಸ್ಸು (ನಾ). ಜೀವಿತದ ಸಮಗ್ರ ಅವಧಿ; ದೀರ್ಫಾಯುಷ್ಯ; 


ನೂರುವರ್ಷಗಳ ಜೀವನಕಾಲ : ನಿನಗೆ ದೇವರಂಭಾ ಪೂರ್ಣಾಯುಸ್ಲಿನ 
ಗಂಡ ಸಿಕ್ಕಲಿ (ನರಯೋ: 008). (ಸಂ. ಪೂರ್ಣಾಯುಸ್‌) 


ಪೂರ್ಣಾವತಾರ (ನಾ). ದೈವತ್ವವು ಪೂರ್ಣವಾಗಿ ಪ್ರಕಟವಾಗಂವ 


ಭಗವಂತನ ಅವತಾರ ; ೪ ನರಸಿಂಹಾವತಾರ, ರಾಮಾವತಾರ 
ಹಾಗೂಕ್ತ ೈಷ್ಣಾವತಾರಗಳು ಪೂರ್ಣಾವತಾರಗಳಿೆಂದಂ ಗಣಿಸಲ್ಪಟ್ಟಿವೆ; 
ಅದರಲ್ಲಿಯೂ ಕೃಷ್ಮುವತಾರವು ಪರಿಪೂರ್ಣವೆನಿಸಿದೆ : ಯರಲ್ಲಿ 


ದೈವತ್ನ ಶ್ರೈವು ಅತ್ಯಂತಪ್ರಕಾಶವತಾನವಾಗಿ ಮೆರೆಯುತ್ತದೊ ಅಂಥವರದು 


ಪೂರ್ಣಾಹುತಿ ೫೭೬೪ 
ಪೂರ್ಣಾವತಾರ; ಯರಲ್ಲಿ ಅದು ಯಾವುದೇ ಒಂದು `ವಿಶಿಷ್ಟಮುಖದಲ್ಲಿ 
ಪ್ರಕಟವಾಗುತ್ತದೋ ಅಂಥವರದು : ಅಂಶಾವತಾರ'; ಇನ್ನೂ ಕಡಿಮೆ 
ಯಾಗಿದ್ದರೆ ಅಂಥವರದು ಕಲಾವತಾರ (ತ8 ಕ್ರಾ. ೦೪). 'ಅಂಶಾವತಾರ' 
“ಪರಾ. [xe.] 

ಪೂರ್ಣಾಹುತಿ (ನಾ). ೧. ಯಜ್ಞಾ ದಿಗಳಲ್ಲಿ ದರ್ವಿ ಅಥವಾ ಸವುಟನಲ್ನ | 8 
ಪೂರ್ತಿಯಾಗಿ ತಂಂಬಿಕೊಂಡು ಕೊಡುವ ಆಹುತಿ. ೨. ಯಜ್ಞದಲ್ಲಿ 
ಅಗ್ನಿಗೆ ಕೊನೆಯಲ್ಲಿ ಒಪ್ಪಿಸುವ ಬಹುಮುಖ್ಯವಾದ ಬಲಿ; 
ಯಜ್ಞವನ್ನು ಪೂರ್ಣಗೊಳಿಸುವ ಆಹುತಿ : ಭೂಪತಿಯ ರಣಯಜ್ಞ 
ಮಂಖಕೆ ನಿಜಾಪಘನಪೂರ್ಣಾಹುತಿಯಲೇ (ಕುವ್ಮಾಗ. 0-೨೬) ; ಚಂದ್ರ 
ಹಾಸಂ - ಪೂರ್ಣೂಹುತಿಗೆ ಶಿರವನರಿದಪೆನೆಂದು. ಖಡ್ಗಮಂ ಗೋಣ್ಣೆ 
ಪೂಡಿ . . . ಅರಿಯಲನುವಾದನು (ತಂ: ೩೦-೬೭) : ಪೂರ್ಣಾಹುತಿ 
ಗೊಂಡು ವಿಜೃಂಭಿಸಿ ಶಾಂತನಾಗುವ ಯಜ್ಞ್ಲೇಶ್ವರನಂತೆ ಸುತ್ತಮುತ್ತಲೆಲ್ಲ 
ಏನೋ ಶಾಂತಿ ತಲೆದೋರಿತು (ಕುಕಾಣ. ೦೩೪). ೩. (ಆಲಂ) 
“ಒಟ್ಟಿಗೆ ಕೊಟ್ಟ ಬಲಿ; ಸರ್ವನಾಶ” (/:100806%- ಇಂಕವಿ). .[ಸಂ.] 

ಪೂರ್ಣಿಮಾಂತ (ಗು). ೧. ಹುಣ್ಣಿಮೆಗೆ ಕೊನೆಗೊಳ್ಳುವ. (ನಾ). 
೨. ಹುಣ್ಣಿಮೆಯ ಕೆನೆ. ಮುಕ್ತಾ ಯ. [ಸಂ ] 

ಪೂರ್ಣಿಮಾಂತಮಾಸ (ನಾ). ಹುಣ್ಣಿಮೆಗೆ ಮುಗಿಯುವ ತಿಂಗಳು ; 
ಹುಣ್ಣಿಮೆಯಿಂದ ಹುಣ್ಣಿ ಮೆಯವರೆಗೆ ಎಂದು ಎಣಿಸುವ ತಿಂಗಳು; 
ಚಾಂದ್ರಮಾನಮಾಸ : ಕೃಷ್ಣಪ್ರತಿಪದೆಯಿಂದ ಪೂರ್ಣಮೆಯ ತನಕ ; 
ಇದಕ್ಕೆ ಪೂರ್ಣಿಮಾಂತಮಾಸವೆಂಬ ಹೆಸರು (ಮುಂಬ. 
“ಅಮಾಂತಮಾಸ' ಪರಾ- [ಸಂ.] 

ಪೂರ್ಣಿಮೆ (ನಾ). ಚಂದ್ರನು ಹದಿನಾರುಕಳೆಗಳನ್ನೂ ಹೊಂದಿ 
ಪೂರ್ಣವಾಗಿರುವ ಶಿಥಿ ; ಹುಣ್ಣಿಮೆ : 'ಅನುಮತಿಯೆನಿಕು ಪೂರ್ಣಿಮೆ 
ಯಿನಿಸಾನಂಂ ಕುಂದಿ ತೋಟುತಿರೆ ಚಂದ್ರಂ (ನಸ್ತುಳೋ. ೦೬-೯); ಮಾರ್ಗಶಿರ 
ಪೂರ್ಣಿಮೆಯ) ಸಾಮಾನ್ಯವಾಗಿ ಡಿಸೆಂಬರ್‌ ಮಧ್ಯಭಾಗದಲ್ಲಿ ಬರುತ್ತದೆ 


೩0 


೬-೬೮). 


೩೦ ಪೂರ್ತ, (ಅ). 


ಪೂರ್ತಿಗೊಳಿಸು 


ಗಳಂ 'ಅಂತೆ', "ವೊಲೀ' ಎಂದು ಉಪಮಾವಾಚಕಪದಂಗಳುಮಂ ಪೇಟ್ಮಾ 
ರ್ಪು ದಲಾಂದಿದು `ಪೂರ್ಣೊೋಪವಖಲಂಕಾರವೆನಿಪುದು (ಅಶ್ತತಿ. ೩೩-೦೭) 
ಬಳಸಿ ಸುಟಾದಾಡಿ ಕಾಲ್ವಿಡಿದೆಳಸಿ ಕಲಾಲಾಪವೆೊದವೆ ಜನನಿಯ ಮೊಲೆ 
ವಾಲ್ಗಳನುಣ್ಣ್ಬ ಶಿಶುಗಳಂತಿರೆ ಕಳವೆಯ ಪಾಲ್ದೆನೆಯ ಪಾಲನುಂಡುವು 
ಗಿಳಿಗಳ್‌ - ಈ ಪದ್ಯದಲ್ಲಿ ಗಿಳಿಗಳಿಂಬ ಉಪಮೇಯವೂ ಶಿಶುಗಳೆಂಬ ಉಪ 
ವತಾನವೂ 'ಅಂತಿರೆ' ಯೆಂಬ ಉಪಮಾವಾಚಕವೂ ಸಹ '. - - ಸ್ಪಷ್ಟವಾಗಿ 
ಉಕ್ತವಾಗಿರುವುದರಿಂದ ಈ ಹೋಲಿಕೆ ಪೂಣ್ಣೋಪಮೆ (ಕೈರಿಂ. 3೬): 
[ಸಂ. ಪೂರ್ಣೋ ಪವ] 

ಪೂರ್ತ, (ಗು). ೧. ಎಲ್ಲ; ಸಂಪೂರ್ಣವಾದ; ಸಮಗ್ರವಾದ. 
ವಿ. ತುಂಬಿದ ; ಭರ್ತಿಯಾದ. (ನಾ)- ೩. ಪೂರ್ಣಗೊಳಿಸಂವಿಕೆ ; 
ಪೂರೈಕೆ ; ನೆರವೇರಿಕೆ. ೪. ಬಾವಿ, ಕೆರೆಗಳ ನಿರ್ಮಾಣ, ಯಾತ್ರಾರ್ಥಿ 
ಗಳ ಸೌಕರ್ಯಕ್ಕಾಗಿ ಉದ್ಯಾನವನ, ಅನ್ನಸತ್ರ. ಅರವಟ್ಟಿಗೆ, 
ದೇವಾಲಯ, ಧರ್ಮಶಾಲೆ ಮೊದಲಾದಂವುಗಳನ್ನು ಏರ್ಪಾಟು 
ಮಾಡುವುದು ಮುಂತಾದ ಧರ್ಮಕಾರ್ಯ : ಇಷ್ಟಂ ಯಾಗಾರ್ಥ 
ದೊಳುತ್ಛ: ಷಂ ಪೂರ್ತಂ ವದ ದಾನ್ಯ ಹೇತುವಿಕೀರ್ಣಂ ಇಷ್ಟಾಪೂರ್ತ ೦ 
ಗಳವುಕ್ಸ ಷ್ಟಶ್ರೇಯೋನಿಮಿತ್ತ ಮಂಕ ್ಸಮವೆರೆಡುಂ (ಠಸ್ತುಳೋ. ೩-೪4); 
ಮಾಡಿ ಷೋಡಶದಾನವನು ಮನ ಬೆಡಿದಂದದಲನ್ನಪಾನವ ನೀಡಿ 
ಎಪ್ರರಿಗೊಲಿಯೂತಿಷ್ಠ್ಟಾಪೂರ್ತಗಳ ಮುಗಿಸಿ ಖೋಡಿಯಲ್ಲದ ಪುಣ್ಯಫಲ 
ಕೈಗೂಡೆ (6ರ್ಕುಕ. ೨-೦೦೦). (ಸಂ.] 

ಪೂರ್ಣವಾಗಿ : ಪೂರ್ತಿಯಾಗಿ; ಸಂಪೂರ್ಣವಾಗಿ : 
ಪೂರ್ತ ಕೂಲಿ ಅವಳಿಗೆ ಕೊಟ್ಟರು (ಕೂಜಕೇ. ೨೨೧); ಸಾಮಾನುಗಳನ್ನು 
ಪೂರ್ತ ಹಿಂದಿರುಗಿ ಕೊಟ್ಟಿರಲಿಲ್ಲ (ಕ್ರಣಇ. 21, ೨೨೦). [ಪೂರ್ತ 

ಪೂರ್ತಗೊಳಿಸು (ಕ್ರಿ). ಪೂರೈಸು; ಪೂರ್ಣ ಮಾಡು ; ಮುಗಿಸಂ: 
ಈ ಕೆಲಸವನ್ನು ಇಂದೇ' ಪೂರ್ತಗೊಳಿಸಬೇಕು (ಕೂ3). 

[ ಪೂರ್ತ, ಕೊಳ್‌, 1 -ಇಸ್ಕು ) 


ಪೂರ್ತತೆ (ನಾ): ಪೂರ್ಣತೆ; ಪರಿಪೂರ್ಣತೆ. ; ಜೀವನದಲ್ಲಿ ಗೌರೀಶ, 


(ನಕ್ಷಕ್ರ. ೭). [ ಸಂ. ಪೂರ್ಣಿಮಾ ] 

ಪೂರ್ಣೆ (ನಾ)- ೧. ಪೂರ್ಣತಿಥಿ; p ಪ:ಚಮಿ, ದಶಮಿ ಮತ್ತು ನಿನಗೆ ಆತ್ಮಸಿದ್ಧಿ ದೊರೆಯಲಿ, ಪೂರ್ತತೆ ನಿನ್ನ ಪಾಲಿಗೆ ಬರಲಿ 
.ಹುಣ್ಣಿಮೆ___ಇವು ಪೂರ್ಣತಿಥಿಗಳು. ೨. ಚಂದ್ರನ ಹದಿನಾರು (ಈುಕ್ತಿ.೨8೩) ;: ದೈವದೊಳಗೆ ಪೌರುಷದ ಪೂರ್ತತೆಯಿರುವುದು 
ಕಳೆಗಳಲ್ಲಿ ಒಂದು; ಅಮೃತ ಪೂಷ ... ಪೂರ್ಣೆ . . . ಕಾಮದಾಯಿನಿ (ಪ್ರ ಬಂಧ. ೩೨). [ಸಂ. ಪೂರ್ತತಾ)] 


ಯೆಂಬ ಷೋಡಶಕಲೆಗಳಿ೦ (0/ೇಳ. ೨೬೭). ೩. [ಸಂಗೀತ] ಮಧ್ಯಮ 
ಸ್ವರದಿಂದ ಹುಟ್ಟುವ ನಾಲ್ಯಶ್ರುತಿಗಳಲ್ಲಿ ಒಂದು : ರಂಜಕಿ 
ಪೂರ್ಣೆ ಅಲಂಕಾರಿಣಿ ವಾಂಶೆಯೆಂಬ ನಾಲ್ಕುಶ್ರುತಿಗಳಿ ಮಧ್ಯಮಸ್ವರದಿಂ 

: ಪುಟ್ಟಿದವು (£ವೇಕ. ೨೩೨)- [ಸಂ, ಪೂರ್ಣಾ ] 

ಪೂರ್ಣೇಂದು (ನು). ಪೂರ್ಣಚಂದ್ರ ೧ : ಸೌಂದರವೆರುಮೂಳಿ . . 
ರಾತ್ರಿಯಂ ಬೆಳಗಲಿರ್ದ ಪೂರ್ಣೆೇಂದುವಿನಂತೆ ದಿವಮಂ ಧವಳಿಸಲಿರ್ದ 
ಸಹಸ್ರಕರನಂತೆ ಇರ್ದಪಂ : (5026. ಇ-06) ; ಕಂದ ಬಾರೋ ಎನ್ನ 
ಮನಕಾನಂದ ಬಾರೋ' ಬಾಲಕರ ಪೂರ್ಣೇಂದು ಬಾರೋ (ಕುಬ್ಮಾರ್ರೋ. 
« ೨೦). [ಸ೦.] 

ಪೂರ್ಣೋಪಮೆ (ಸು). [ಕಾವ್ಯಮಾ] ಉಪಮೇಯ, ಉಪವತಾನ, 
ಸಾದೃಶ್ಯವಾಚಕ ಮತ್ತು ಸಾಧಾರಣಧರ್ಮ ಎಂಬ ನಾಲ್ಕೂ 


40 |. 


30 | ಪೂರ್ತಾನ:ಪಾಲನ (ನಾ). "ಪೂರ್ತ' ವೆಂಬ ಹೆಸರಿನ ದಾನದತ್ತಿಗಳನ್ನು 


ನಿರಂತರವಾಗಿ ನಡಸಿಕೊಂಡು ಬರುವುದು, -ರಕ್ಷಣೆ ಮಾಡುವುದು : 
ಪೂರ್ವದಿಂದ ನಡೆದು ಬರುತ್ತಿರುವ ದೇವದಾಯ ಸಾ 
ಧರ್ಮದಾಯ ಪೂರ್ತಾನುಪಾಲನ ಸರ್ವಮಾನ್ಯ ಭಟ್ಟವತಾನ್ಮ 
ವಂಂತಾದುವೇನೂ ಹೆಚ್ಚುಕಡಿವೆಯಾಗದಂತೆಯೂ ಆವೊಂದೂ $ 
' ಪೌಜುಗಂದಾಯಕ್ಕೆ ಒಳಸೇರದಂತೆಯೂ ನಮ್ಮ ಕರಣಿಕರಂ ಎಚ್ಚತ್ತಿರ 
ಬೇಕು (ಏರುಗಂ. ೩೬-೨೦). [ಸಂ.] 

ಪೂರ್ತಿ, (ನಾ). ೧. ತಂಂಬುವುದು ; ಭರ್ತಿಮಾಡುವುದಂ. ೨. ಮುಗಿಸು 
ವುದು : “ಮುಕ್ತಾಯಗೊಳಿಸಂವುದು. ೩. ಪೂರ್ಣಗೊಳಿಸುವುದು ; 
ಪೂರೈಸುವುದು: ವಸುಧೆಯೊಳಿಷ್ಟುರ್ಥಪೂರ್ಶಿಯ ([ಕಾಕಾಂ. ವಂ ತದೆ) 
ನೆಗಳ್ತುವನ ಬಹುವಿಧದ ಧರ್ಮಂಗಳಂ ರಚಿಸುವನ ಮನೆಯೂ 


ಈ 


ಅಂಗಗಳನ್ನು ಸ್ಪಷ್ಟವಾಗಿ ಹೇಳಿರುವ ಉಪಮೆ : ಶಾಯಂತೆ ಇಂದಿರೆ ಬಿಡದೆ ನೆಲಸಿರ್ಪಳು (ಕೈಬುಳಾ. ೩-೬೬)- ೪. ಪೂರ್ಣಗೊಳ್ಳು 
ಪೊರೆದು ತಂದೆವೊ೦ಾಯತಿಯೊಳ್‌ ಹಿತಮನೆಣಿಸಿ ಚಿಕದೇವಮಹಾ ವುದು ; ಪೂರ್ಣತೆ. ೫. ತಣಿವು ; ತೃಪ್ಪು [೫ಂ.] 

ರಾಯಂ ಪ್ರಜೆಯನಿತಂ ನಾರಾಯಣನಂತೇಟಸ್ಲಿವಡಿಸಿಯಾಳ್ಲುಂ ಸೊಗ ಪೂರ್ತಿ, (ಅ). ಸಂಪೂರ್ಣವಾಗಿ; ಪೂರಾ; ಇಲ್ಲಿಯ ಪರಿಸ್ಥಿತಿ ಪೂರ್ತಿ 
ದೊಳ್‌' ಇದಲಅಸೊಳ್‌ ` ಚಿಕದೇವವಂಹಾರಂಯಂ ' ಎಂದಾ ಉಪ ಹದಗೆಟ್ಟುಹೋಗಿದೆ (ರೂಂ). [೬ ಪೂರ್ತಿ) 

ಮೇಯಮಂ, 'ತಾಯ್ತಂದ ವಾರಾಯಣರ್‌' ಎಂದು ಉಪವಸನಂಗಳಂ, | 45 | ಪೂರ್ತಿಗೊಳಿಸು (ಕ್ರಿ). ೧. ಮಂಗಿಸಂ ; ಮಂಕ್ತಾಯುಗೊಳಿಸು : 
“ಪೊತೆದು' "ಹಿತಮನೆಸೆಸಿ' *ಏಬಕ್ಲಿವಡಿಸಿ` ಎಂದು ಸವತಾನಧರ್ಮ ಕೆಲಸವನ್ನು. ಪೂರ್ಶಿಗೊಳಿಸದೆ ಇಂದು ಮನೆಗೆ ಹೋಗುವಂತಿಲ್ಲ (ಕೂತಿ). 


ಪೂರ್ತಿಸು 


೨. ಈಡೇರಿಸು ; ನೆರವೇರಿಸು; ಕೈಗೂಡಿಸು : ಈಗ ನನ್ನ 
ಮನೋಭಿಲಾಷೆಯನ್ನು ಪೂರ್ಶಿಗೊಳಿಸು (ರುಕೆಸ- ೬೩). 
[ಪೂರ್ಶಿ*ಕೊಳ್ಳ್‌ -ಇಸ್ಕು) 
ಪೂರ್ತಿಸು (ಕ್ರಿ). ೧. ಮುಗಿಸು ; ಮುಕ್ತಾಯಗೊಳಿಸಂ : ಕುಂದದನುದಿನ 
ವಶನನಿದ್ರಾ ಮಂದತೆಯನುಳಿದಧಿಕಜಾಗ್ರತೆಯಿಂದ ವನೆವಾಸವನು ಪೂರ್ತಿಸಿ 
ಬಹುದು ನೀನೆ (ಅರಾ. ೨-೦-೬೭) ; ಸಂಜೆಗಿಂತ ಮೊದಲೆ ಆಹಾರವನ್ನು 
ಪೂರ್ತಿಸಬೇಕೆಂಬುದು... ಸ್ವತಃ ಬಂಕೆಯನಿಗೇ ನೆನಪಾಗಲಿಲ್ಲ (೭:೦೦.೦೦). 
೨. ಈಡೇರಿಸು ; ಕೈಗೂಡಿಸು : ಚೆಲುವನ್ನೇ ಮೂರ್ತಿಸಿ ಬಯಕೆ 
ಗಳನು ಪೂರ್ಶಿಸಿ ಬರಲಿ ದೇವ-ದ್ವೀಏನೀ ಬಾರೆ ದಾ ಮನೋನ್ಮನೀ 
(ಹೃದಸ. ೨೦-೪). [ಪೂರ್ತಿ ಇಸ್ಮು) 
ಪೂರ್ಬ (ಗು). ೧. ಹಿಂದಿನ ; ಪ್ರಾಚೀನ ; " ಪೂರ್ಬಮಯರಖ್ಯಾದೆ ' 
ಪರಾ. (ನಾ). ೨. ಮೂಡಣದಿಕ್ಕು ; ಪೂರ್ವದಿಕ್ಕು : " ಪೂರ್ಬಾಭಿ 
ಮುಖ' ಪರಾ. [೭ ಸಂ. ಪೂರ್ವ] 
ಸೂರ್ಬಮರ್ಯಾದೆ (ನಾ). ಹಿಂದಿನಿಂದ ನಡೆದು ಬಂದ ಕ್ರಮ ; ಪರಂಪ 
ರಾನಂಗತಎಂದ ನಿಯಮ: ಹಾರಮರವೂರ ಕೋಟೆಯ ಪುರ್ಬ್ಬ 
ಮರ್ಯ್ಯದೆಯ ಚತುಸ್ಮೀಮೆ ಗದ್ದೆ ದೆದ್ದಲು ಸೀಮೆ... . ಕೊಟ್ಟೆವು 
(ಎಳೆ. 2೩. ಶೆಂಗಳೂ, ೩೦-೦೨ ; 1840): (ಪಾರ್ಬ್ಜ 4 ಮರ್ಯಾದೆ] 
ಪೂರ್ಬಾಭಿಮುಖ (ನಾ). ಮೂಡಣದಿಕ್ಕಿಗೆ ಎದುರಾಗಿರುವುದು; 
ಪೂರ್ವಕ್ಕೆ ಅಭಿವಖವಾಗಿರುವುದಂ: ಸರೋವರದ ಪಶ್ಚಿಮತಟದಲ್ಲೂ 
ರ್ಬ್ಬಾಭಿಮುಖವಾಗಿಬ್ದು ಶಿವಾಲಯಂ ಪ್ರದಕ್ಷಿಣಂ ಬಂದು ಶ್ರೀಸೋಮೇ 
ಶ್ವರದೇವರಂ ಕಂಡು (೩೨೩೩. 2%. ೪೯-೪೪ ; ಸು, 1076). 
[೭ ಪೂರ್ವಾಭಿಮುಖ] 
ಪೂರ್ಬಾಯ (ನಾ). ಒಂದು ಬಗೆಯಂ ತೆರಿಗೆಯಿಂದ ಬರುವ ಆದಾಯ: 
ನಾಡುಮರಿಯಾದೆಯಲ್ಲಿ ಪೂರ್ಬಾಯವೇನು ಬಂದಡೆ ಆ ಸ್ಥಾನದವರು 
ತೆಜುವರು (ಎಳ. 111. ತಿರುಮು. ೦೦೦-೩೩ ; 1261), ವಂಚಕಾರುಕ ಆಲೆದೆಐಕೆ 
ಮಖಂಡಿದೆಅಕಿ ಜೆಟ್ಟಿದೇಂ್‌ ಕೊನೆದೆಆ್‌ ಖಾಣಸಂಬಳವೊಳಗಾದ ಪೂರ್ಬ್ಬಾಯ 
ಅಪೂರ್ಸ್‌ಯ - * * ಎಲ್ಲವನೂ ಕಾರುಣ್ಮಂಮಾಡಿ ಧಾರಾಪೂರ್ಬ್ಬಕಂ 
ಮಾಡಿ ಕೊಟ್ಟರು (ಎಳೆ. ೪1. ಕಡೂರು. ೪೯-೮೨ ; 1201). [-ಲಪೂರ್ವಾಯ] 
ಪೂರ್ಬಿಗ, ಪೂರ್ವಿಗ, ಪೂರ್ವೀಕ (ನಾ)- (ವಂಶದ) ಹಿರಿಯ ; 
ಪೂರ್ವಿಕ : ಆಡಗಿನ ಬಸನಿಗರ್ಗ್ಗಂ ಕಳ್ಳುಡಿವವರ್ಗ್ಗಂ ವೃತ್ತಿಲೋಪ 
ಮೆಂಬಿ: ನುಡಿಯೆಂ ಕಡೆಗಣ್‌ಗಣಿಸದೆ ಮೊದಲಿಂದೆ ಕಿಡಿಪ್ರುದದಂ ಸ್ಥಾನ 
ಗುರುಗಳುಂ ಪೂರ್ಬ್ಬಿಗರು೦ (ಸೌಇಇ. 13-1, 00೬-೩೪ ; ಸು- 3066). 
ಪೂರ್ವಿಗ : ಬಿಂಬಿರನೂರ ಪೂರ್ವ್ವಿಗರ ಗೊಲುಕಿಗಾವುಣ್ಮನ ಮಗ 
ನಿಲಿಯಮ್ಮಗಾವುಣ್ಣನು (ಎಳ. 1: (8). ಹೊಸಳೋ. ೨೦೭-೪ ; ಸು. 900) ; 
ಜಗವಜ್‌ಯೆ ನಮ್ಮಸ್ವಯದ ಪೂರ್ವಿಗನಲಾ ನಹುಷಂಗೆ ಬಂದುಬ್ಬೆಗದ 
ಹದನಿದು (ಕುಠ್ಮಾಳ.04-೭೦)- ಪೂರ್ವಿಕ: ಅವರ ಪೂರ್ವೀಕರೆಲ್ಲ ಒಳ್ಳೆಯ 
- ವಿದಾ 4°ಸರಾಗಿದ್ದರು (6.೨). (< ಸಂ. ಪೂರ್ವಿಕ] 
ಪೂರ್ಯ (ಗು). ೧. ತುಂಬಬೇಕಾದ. ೨. ತೃಪ್ತಿಗೊಳಿಸಬೇಕಾದ. 
೩. ಅಧಿಕವಾದ; ಅತಿಶಯವಾದ : ಗದ್ಗದಕಂಠವೆಸೆಯಲು 
ಪೂರ್ಯುಹರುಷಸಮುದ್ಧ ತಥಡ್ಸಿಲಳಕ್ಷಿಗಳೆ ಳುಗಲು (ನಿಸಪ್ರು. ೩-೬) ; 
ಸೈೈರ್ಯಶೌರ್ಯಂ ವರಕ್ಯಣಿಧಿ ಪೂರ್ಯಧೈರ್ಯಂ . . . ಭೂಜನೆ 
ನಮಸ್ಕಾರ್ಯನೆನಲೆಸಿದ (ನಿಸಫ್ರ. ೨೨-೨9). ([ಸಂ.] 
ಪೂರ್ವ (ಗು). ೧. ಹಿಂದಣ್ಯಃ ಪ್ರಾಚೀನ : ನಿಮ್ಮಯ ಪೂರ್ವಪೃಥ್ವೀ 
ಷಾಬರ್ರಿದ್ದರು ಗುಪುತದಿಂದ ವಿಶಾಟನಗರಿಯಲಿ (ಕುರ್ಮಾ. ೨-9). “ಪೂರ್ವ 
ತಾಲ" . ಪೂರ್ವಾಚಾರ್ಯ' ಪರಾ. ೨. ಮೊದಲಿನ: ಎಳೆಯ: 
ವೂರ್ಮೆವಯಸ್ಸು' ಪರಾ. ೩. ಇಂದಿಗೆ ಹಿಂದಿನ ಕಾಲಕ್ಕೆ ಸೇರಿದ ; 


46 


೫೭೬೫ 


ಪೂರ್ವ 
ಇಂದಿಗೆ ಮುಂಚಿನ ಸವಂಯುದ. 
ಲನೆಯೆ ; ಅಗ್ರೇಸರ ; ಪ್ರಥಮ. ೫. ಮೂಡಣ ; ಮೂಡಣ 
ದಿಕ್ಕಿನಲ್ಲಿರುವ ; ಪೂರ್ವದಿಕ್ಕಿಗೆ ಸಂಬಂಧಿಸಿದ. (ನಾ). ೬. 
ಹಿಂದಣಕಾಲ ; ಪ್ರಾಚೇನಕಾಲ : ಪ್ಕಾತನಲ್ಲಾ ರಾಯರಲಿ ನಳೆನಾತ 
ಗಾದಾವತ್ತ ಬಲ್ಲೆ ಕೇಳಿ ಪೂರ್ವದಲಿ (ತೊರರಾ. ೩-೨-0೩) ; ತ್ರಿಮೂರ್ತಿ 
ಗಳು . - . ಅತ್ರಿಯ ಸತಿಗನುಸೂಯದೇವಿಗೆ ಪುತ್ರರಾದರು ಪೂರ್ವದೊಳು 
(೫೩0. ೨-೪೬). ೭. ಹಿಂದೆ ನಡೆದು ಹೋದ ಸಂಗತಿ; ಪೂರ್ವ 
ಕಾಲದ ಘಟನೆ : ನಂಬಿಯಣ್ಣಂ ಪೂರ್ವಮಂ ನೆನೆದು ವರಿಶಂದು 
ಚರಣದೊಳು ಬಿ.ಳುತುಂ (8056. ೬-೦೨೬). ಲೆ. ಮೊದಲು ಇರು 
ವಂತಹುದು ; ಮೊದಲಿನದು : “ಅದಿಃ , ಪೂರ್ವಃ, ಪೌರಸ್ತ್ಯ ಃ, 
ಪ್ರಥಮಃ, ಆದ್ಮೇ-೫ ಮೊದಲನೆ ದರೆ ಹೆಸರುಗಳು” (ಸಿರ್ಕಾಂತಿ. ೩೪): 
ವಿದಿತ ಸಮಾಸಂಗಳ ಪೂರ್ವದಕ್ಕರಂ ಹ್ರಸ್ವಮದಜ ಪರದಕ್ಕರಮಂತದು 
ದೀರ್ಥ೯6 (ಕತು2. ೪). ೯. ಹಿಂದಿನ ಭಾಗ ; ಹಿಂಭಾಗ : ಆದೇಶಮಾಗಿ 
ಮುಂಗಳ್ಗಾದರುವದು ನಿಲ್ಕಿಮಿರ್ಗಮೆವುಗಂ ಪೂರ್ವಕ್ಕೆ (ಕರುದ. ೨೨೦). 
೧೦. ಮೂಡಣದಿಕ್ಕು : “ಪ್ರಾಚಿಯೆನೆ ಪೂರ್ವಮೆ ಂದ್ರಿಯೆನೆ ಮೂಡ 
ಲೆನಿಕ್ಕು” (ರುಂಗಣ- 0೬-7೪). ೧೧. ಹಿಂದಿನವನು . ಹಿರಿಯಂ : 
“ಪೂರ್ವಃ-೧ ಮೂಡಲಲ್ಲಿರುವಂಥಾದ್ದು, ಪೂರ್ವಕಾಲ, ಮೂಡಲಲ್ಲಿ 
ಹುಟ್ಟಿದವರು, ಪೂರ್ವಕಾಲದಲ್ಲಿ ಹುಟ್ಟಿದವರು” (ಸಿದ್ಧಾಂತಿ. ೪೦೩) ; ಅರಸ 
ದೂರಾಗತರ ಪೂರ್ವರ ಚಿರಸವತಿಶ್ರಿತರೆನಿಪ ಧೆರಣೀಸುರರೆ ಸಲಹಲಾ 
ಸಮನೆನಿಸುವೀ ಮೂಜು ತೆಅದವರ , - - ರೆಕ್ಷಿಸುತಲಿರಬೇಕು (ತಿಮ್ಮಆ- 
೩-೩೬). ೧೨. [ಜೈನ] ಹನ್ನೆರಡನೆಯ ದೃಷ್ಟಿವಾದದ ಅಂಗಗಳಲ್ಲಿ 
ಬರುವ, ಶ್ರುತಾಂಗಗಳ ವಿವರಣೆಯನ್ನು ನೀಡತಕ್ಕ ಉತ್ಪಾದ 
ಪೂರ್ವ, ಅಗ್ರಾಯಣೀಯಪೂರ್ವ, ವೀಯರ್ಕಾನುವಾದಪೂರ್ವ, 
ಅಸ್ತಿನಾಸ್ತಿಪ್ರವಾದಪೂರ್ವ, ಜ್ಞಾ ನಪ್ರವಾದಪೂರ್ವ, ಸತ್ಯಪ್ರವಾದ 
ಪೂರ್ವ, ಆತ್ಮಪ್ರವಾದಪೂರ್ವ, ಕರ್ಮಪ್ರವಾದಪೂರ್ವ, ಪ್ರತ್ಕಾ 
ಖ್ಯಾನಪೂರ್ವ, ವಿದ್ಮಾನುವಾದಪೂರ್ವ, ಕಲ್ಮಾಣವಾದಪೂರ್ವ. 
ಪ್ರಾಣಾವಾಯುಪೂರ್ವ, ಕ್ರಿಯಾವಿಶಾಲಪೂರ್ವ ಮತ್ತು ಲೋಕ 
ಬಿಂದುಸಾರಪೂರ್ವ ಎಂಬ ಹದಿನಾಲ್ಕು ಆಗಮಗ್ರಂಥಗಳಂ : 
ಪ್ರಥ ನಾಮೆಯೋಗನಂಖಮಂ ಪದಿನಾಲ್ಯೂಪೂರ್ವಂಗಳಂಮನಯ್ಲುಚೂಳಿಕೆ 
ಯುವಂಂ .. . ಪೆಸರ್ಗೊಂಡು (ಅಂತೆ. ೩-೪೦6) ; ಅಂಗಗಳಿಗಿಂತ 
ಮುಂಚೆ ಶಾಸ್ತ್ರಜ್ಞಾನವು ಶ್ರುತರೊಪದಿಂದ ಪ್ರಚಾರದಲ್ಲಿತ್ತು. ಆಗ 
ಅದು ಹದಿನಾಲ್ಕು ಪೂರ್ವಗಳ ರೂಪದಲ್ಲಿ ಪ್ರಚಲತವಾಗುತ್ತಿಶ್ತು 
(ಶೈ ಕಠ. ೦೩೪). `ಚತಂರ್ದಶಪೂರ್ವ' ಪರಾ. ೧೩. ದೀರವಾದ 
ಒಂದು ಕಾಲಮಾನ ; ಎಪ್ಪತ್ತುಲಕ್ಷದ ಐವತ್ತಾರಂಸಾವಿರೆ 
ಕೋಟಿ ವರ್ಷ : ಲಕ್ಕೆಯ ಲೆಕ್ಕದೊಳೊುದಿ ಪೂರ್ವಮಿರ್ಪತ್ತು 
ನಿರಂತರಂ ನಡೆದುದಾ ವೃಷಭಂಗೆ ಕುಮಾರಕಾಲದೆೊಳ್‌ (ಅ0ತ: ೪-4೩); 
ಎರಡುಲಕ್ಷಪೂರ್ವಂ ವರಮಾಯಂಷ್ಯನುಂ ಧವಳವರ್ಣನುವಾಗಿ 
ಬಳೆದಯ್ವುತುುಸಾಸಿರಪೂರ್ವಂ ಕುವತಾರಕಾಲಂ ಪೋಗೆ ರುಜ್ಕಾಭಿಷೇಕವೆತಾಗಿ 
(ಕಾರಂತ್ರ- 036). ೧೪. ಹದಿನಾಲ್ಕು ಎಂಬ ಸಂಖ್ಯೆಯ ಸಂಕೇತ. 
೧೫. [ಯೋಗ] ಉಚ್ಛು ಸ ನಿಶ್ಪೂ ಿಸಗಳ ಒಂದು ಬಗೆ: “ನಾಸಿಕದಿ 
ನಿಂದಾನಿಲಂ ಕುಂಛಕಮೆನಿಕ್ಕು . - . ಅನವರತ ಸಂಚರಿಸೆ ಪೂರ್ವಮಕ್ಕುಂ” 
(ಮಂಗ. ೧೬-೦೪). 
ಪೂರ್ವಪೂರ್ಪ - ೧. ಹಿಂದು ಹಿಂದಿನ ; ಹಿಂದಿನದಕ್ಕಿಂತ ಹಿಂದಿ 
ರುವ : ಹೀಗೆ ಉತ್ತರೋತ್ತರಾವಸ್ಥೆಗಳಿಂದ ಉತ್ಪತ್ತಿವೃವಹಾರಗಳು, 
ಪೂರ್ವಪೂರ್ವುವಸ್ಥಾವಿನಾಶದಿಂದ ವಿನಾಶವ್ಮವಹಾರೆ (ಹಂದಣ. 6೩): 
೨. ಹಿರಿಯರಿಗೆ ಹಿರಿಯ; ಪುರಾತನರಿಗೆ ಪುರಾತನನಾದವನು; 


೪. (ಅನುಕ್ರಮದಲ್ಲಿ) ಮೊದ 


ಪೂರ್ವಂ | 


ಆದಿಪುರೆಂಪ ; ಪರಮೇಶ್ವರ : " ನಿಜನಿರ್ಮಲಿತರೂಪನಂ ಪೂರ್ವ 
ಪೂರ್ವನಂ . . . ದೇವದೇವನಂ ಭಜಿಸಿದಳಗಜೆ ಬನದೊಳು (ತೈಮಿರಾ- 
08-58). ಪೂರ್ವದ ಹಳಗನ್ನಡ ೬ ಹಳಗನ್ನಡಕ್ಕೂ ಹಿಂದಿನ ಅತಿ 
ಪ್ರಾಚೀನವಾದ ಕನ್ನಡಭಾಷೆಯ ರೂಪ; ಹಳಗನ್ನಡಕ್ಕೂ ಹಿಂದೆ 
ಕನ್ನಡಕ್ಕೆ ಒಂದು ರೂಪವಿತ್ತು. '. ಅದನ್ನು “ ಪೂರ್ವದ ಹಳಗನ್ನಡ * 
ವೆನ್ನುತ್ತಾರೆ (408. 0). ಪೂರ್ವಾಹರೆ « ೧. ಮೊದಲಿನ ಮತ್ತು 
ಅನಂತರದ. ೨. ಹಿನ್ನೆಲೆಯಿಂದ ಪರಿಣಾಮದ ವರೆಗಿನ ಸಮಸ್ತ 
ವೃತ್ತಾಂತ; ಹಿಂದುವಂಂದಿನ ಸಮಗ್ರವಿಷಯ : ಎಲೆ ಮುನೀಶ್ವರ 
ಪೇಳು ಪೇಳಿನೆ ತಿಳುಹಿ ಪೂರ್ವಾಪರವ ರಾಮಗೆ ಬಳಿಕಹಲ್ಮಾದೇವಿಯರ್ಶಿಯ 
ಸಲಿಸಿ ಬೀಳ್ಕೊಂಡ (ಕರಾ: ೦-೪೬) ; ಪೂರ್ವಾಪರಗಳನ್ನು ಅರಿಯದ 
ಮಾನವರ ಕಣ್ಣಿಗೆ ನಾವು ಹುಚ್ಚರು (ಕುಶಾ. 0೩೩)- ೩. ಹಿಂಬೆ 
ಇರಂವುದು ಮತಂ, ಮುಂದಿರಂವುದು : ಪರಿಗೀತಾರ್ಥಂ ಪೂರ್ವಾಪರ 
ದೊಳ್‌ - ಬಗೆವಾಗಳೆಂದುದೊಂದಅಕೊಳೊಂದುಂ  ದೊರೆಕೊಂಡೊಂದ 
ದೊಡದು ದುಷ್ಕರಮೆ ವಿರುದ್ಧಾರ್ಥವೆಂಬುದಾದಂ ದೋಷಂ (10೦. 
9-60)” -೪. ಸಂಬಂಧ. ಪೂರ್ವಾಪೂರ್ವ -- ಬಹಳ ಹಿಂದಿನ: ಪ್ರತಿ 
ಕ್ಷಣಂ ವಿಶರಾರುಗಳ್‌ ಚ 
ಪ್ರಭವಂಗಳ್‌ ಪ್ರಬಂಧದಿಂದಂ ಪ್ರವರ್ತಿಸುವುವು (808. 6-093 ನ). 
ಪೂರ್ವೋತ್ತರ ಎ ಮೊದಲಿನ ಮತ್ತು ಅನಂತರದ; ಮುಂಚಿನ ಹಾಗೊ 
ಕೊನೆಯ : ಪೂರ್ವೋತ್ತರೆಕಾಲವ್ಮಾಪ್ತಿ ಜೀವತತ್ತ್ವಮೊಂದುಂಟಿಂಬರ 
ದೊಂದ:ಮಿಲ್ಲ (ಕಾಂತಿಕ್ರ. 6.095) : ವಿದಿತಪೂರ್ವೋತ್ತರದ ಯದು 
ವಂಶದ ಕಥಾವಿಸ್ತಾರವನು ಹೇಳಿದನು ದುಷ್ಕಂತನಲಿ ಶಾಕುಂಠಲೆಯ 
ಕಥೆಸಹಿತ (ಕುರ್ಯಾಂ. ೨-೦೪). [ಸಂ.) 

ಪೂರ್ವಂ (ಅ). ಮಂಂಚೆ; ವನ್ನ: ಮುಂಚಿತವಾಗಿ : “ಆದಿಃ, ಅಗ್ರ. 
ಪು(ರಾ)ರಂ, ಪೂರ್ವಂ, ಪ್ರಥವೂಂ, ಪ್ರಾಕ್‌, ಪುರಃ ಈ ೭ ಮುುನ್ನಂ” 
(ಕರಾಯ. ೦೦೬ 33); ಪೂರ್ವಂ ದೇವೇಶನಿಂ ನಿರ್ಮಿತ ತುರಗಚಯಂ 
ಲಾಯದೊಳ್‌ ಕಟ್ಟಿರುತ್ತುಂ . ಪರ್ವಿತ್ತಾ ಪಟ್ಟಣಾದ್ಯಂತದೊಳ 
(ಹಾಲಾಸ್ಕ. ೪-0೨-೨). [ಸಂ.) 

ಪೂರ್ವಕ (ಗು). ೧. ಮುಂಚಿನ ; ಮೊದಲಿನ : ಹಿಂದಣ. ೨. ಸಹಿತ 
ವಾದ ; ಕೂಡಿಕೊಂಡ: ಆದರಪೂರ್ವಕ ವಿಜ್ಞಾಪನೆಗಳು (ರೂಂ). 
(ನಾ). ೩. ಪೂರ್ವಜ ; ಪೂರ್ವಿಕ. ೪. ಸಹಿತವಾದುದು; ಕೂಡಿ 
ಕೊಂಡಿರುವುದು ; ದೃಷ್ಟಿಗಳಿಗೆಯ್ದಿಸದವಂ ನಿಜದೃಷ್ಟಿಪೂರ್ವಕವತಾಗಿ 
ನೋಡಲು ದೃಸ್ಟವಾ 3 ನನಣುಸಿದವೆನೆಂದ ನರೆನಜಿಸುವವ (98. 9೧-೪೪). 

ಕ (ಸಂ.] 

ಪೂರ್ವಕಂಕಣ (ನಾ). [ಸಂಗೀತ] ನೂರೆಂಟು ತಾಳಗಳಲ್ಲಿ ಒಂದು: 
ಚಂಚತ್ಪುಟ . - ಪೂರ್ವಕಂಕಣ ಕಾಮ್ಕಕಂಕಣ . - * ಜಯಾಳಮೆ:ಬಿವು 
ಮೊದಲಾದ ಸಟಟ ತಾಳಂಗಳೂಂ್ಲ (ರಿರೇಕ. ೨೩೮). [ಸಂ.) 


೫೭೬೬ 


10 


ಚಿತ್ತಕ್ಷಣಂಗಳ್‌ ಪೂರ್ವಾಪೂರ್ವಚಿತ್ತವಿಶೇಪ| 


ಪೂರ್ವಕಕ್ಷೆ (ನಾ). ವಾದದಲ್ಲಿ ಮಂಡಿಸಂವ ಮೊದಲನೆಯ ಆಕ್ಷೇಪಣೆ ; |. 


ಶೀ ಸ್ಮಲಂಗಳಲ್ಲಿ ಸ್ಥಿರೀಕರಿಸಿ ಆರೋಪಿಸಿ ಪೂರ್ವಕಕ್ಷೆಯಂ ಕಂಡು - 

ಉತ್ತರಕಕ್ಷೆಯ ಕೂಡಿದಲ್ಲಿ ಆಜುಸ್ಥಲದ ಸೆೋಂಕಿಬ್ಸಿ (ರೋಳ9ಿರತಿ. ೦೪-೩೬೬); 
ಜಾತಿಭೇದಂಗಳಂ ಸಪ್ತಶೈವಂಗಳಂ ಪ್ರೀತಿಯಿಂದಾ ತ್ರಿಶೈವಂಗಳಂ ವೀರ 
ಶೈವಾಶಿಶಯಕಂ ಪೂರ್ವಕಕ್ಷೆಯೊಳಗೆಂದವಂ ಬಿತ್ತರಿಸಿದಂ ದೇಶಿಕಂ (ಕ್ಕ ಪ್ರ. 
೭-೨ ಸೊತರೆ). (ಸಂ. ಪೂರ್ವಕಕ್ಷಾ] 

ಪೂರ್ವಕರ್ಮ (ನಾ). ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಮತ್ತಾ 
ಅದರ ಫಲ: ಪೂರ್ವಕರ್ಮುವ ಕೆಡಿಸಿದನೆನ್ನ ಗುರು ಉಭಯಕರ್ಮವ 
ಬಿಡಿಸಿ ತೋಅಂದ ಶರಣರವರಿಂದ ಬದುಕಿದೆನು(ಸಳನ. 111. ೦೬೩-೨೬೪); ಅಂಗ 
ಮೆಬುದು ಪೂರ್ನಕರರ್ಮಾಸಂಗಶೇಷವು ಪುಣ್ಯಪಾಪೋತ್ತೂಂಗನಿಳೆಯಂ 


ಪೂರ್ವಗ್ರಹ 


ಸುಕೃತದುಃಕೃತಗತಿಗಳಾಶ್ರಯವು (೨ಕಥ್ರ. ೨೧.೨೬). [ಸಂ. ಪೂರ್ವಕರ್ಮನ* 
ಪೂರ್ವಕಲ್ಪನೆ (ನಾ). ೧. ಮೊದಲು ಮಾಡಿದ ಕಲ್ಪನೆ; ಮುಂಚೆ 
ಮಾಡಿದ ಊಹೆ ; ಅವತು ಬಹಳ ಅಹಂಕಾರಿಗಳೆಂಬುದು ನನ್ನ ಪೂರ್ವ 
ಕಲ್ಪನೆಯಾಗಿತ್ತೂ (ಊಂ). ೨. ಪುರಾಕೃತಕರ್ವೂ : ಪೂರ್ವಕಲ್ಪನೆಯ 
ಮಾಜುವರಾರ್‌ (6036. ೦೦). [ಸಂ. ಪೂರ್ನೆಲ್ಪನಾ] 
ಪೂರ್ವಕಲ್ಯಾಣಿ (ನಾ), [ಸಂಗೀತ] ಒಂದು ರಾಗದ ಹೆಸರು : ಪೂರ್ವ 
ಕಲ್ಕಾಣಿ-೫೩ನೇ ಮೇಳಕರ್ತ ಗಮನಶ್ರಮದ ಜನ್ಮ. ಪ್ರಾಚೀನ ರಕ್ತಿರಾಗ. 
ಕರುಣಾರಸಪ್ರಭಾನರಾಗ (ತಂಗೀ60. ೦೩೫). [ಸಂ. ಪೂರ್ವ£ಲ್ಮಾಣೀ) 
ಪೂರ್ವೆಕಾಲ (ನಾ). ೧. ಮಂಂಚಿನ ಕಾಲ; ಹಿಂದಿನ ಕಾಲ; ಪ್ರಾಚೀನ 
ಕಾಲ: ಪೂರ್ವಕಾಲದಲ್ಲಿ ಈ ಪ್ರಾಣಿಗಳು . , . ಕಮಲಗಳನ್ನು ವರುತ್ಚಿ 
ಸುತ್ತಾತ್ತಿದ್ದವು (ಉಕ. ೨೦೬). ವಿ. [ವ್ಮಾಕ] ಭೂತಕಾಲ : ಇಕಾರ 
ಮುಮುುಕಾರವುುಂ ಪೂರ್ವಕಾಲಕ್ರಿಯೆಯೊಳಕ೦ (ಕರುರ. ಶೆ. ೨9೬ ಶೃತ್ತಿ)- 
[ಸಂ.] 
ರಟ (ನಾ). ೧. ಪೂರ್ವಪಕ್ಷ; ವಾದದ ಪ್ರಾರಂಭದಲ್ಲಿ 
ಮಂಡಿಸಂವ ಪ್ರಶ್ನೆ. ೨. [ಜೈನ] ಅತಿದೀರ್ಥವಾದ ಒಂದಂ ಕಾಲ 
ಪ್ರವತಾಣ ; ಒಂದು ಕೋಟೆ ಪೂರ್ವವರ್ಷ : ಪೂರ್ವಕೋಟ್ಕಾಯ 
ತಾಯರ್ಮಿತಿವೃತ್ತಂ ಷಡ್ವಿಧೇತಿಪ್ರತತಿನಿಯತಮೈನೂಣುಬಿಲ್‌ ಮರ್ತ್ಯ 
ಮೂರ್ತ್ಯ್ಯನ್ನತಿಯೆಂದುಂ ತನ್ನೊಳೆಂಬೀ ಸ್ಹುತಿವಡೆದುದು ಸೌಖ್ಯಾವಗಾಹಂ 
ಏದೇಹಂ ಚ 9-೩೬೩) ; ಪೂರ್ವಗಳು ಒಂದು ಕೋಟಿಯಾವರ್ಶಿ 
. ಯಾದರೆ - ಪೂರ್ವಕೋಟಿ (ತ್ರಕುತ. 6). ಹಂ.) 
ಪೂರ್ವಕ್ರೀ (ನಾ). ಒಂದೆ ನಡೆದು ಹೋದ ಸಂಗತಿ; ಪೂರ್ವಚಂತ್ರೆ : 
ಶಾಸ್ತ್ರ ಬಲ್ಲಿತ್ತೆಂಬೆನೆ ಶಬ್ದಕ್ರೀ ಪುರಾಣ ಬಲ್ಲಿತ್ತೆಂಬೆನೆ ಪೂರ್ವಕ್ರೇ [8೫ಂ. ಕ್ರಿ) 
(೪ರ. 88) ; ಮುತ್ತು ರತ್ನಸಿತಕೆ ಫೃತಕೆ ಮತ್ತೆ ಪೂರ್ವಕ್ರೀ (ಕಾಕಾ. 
ಕ್ರಿಯೆ]ಗಳುಂಟೆ ನಿತ್ಯಮಂಕ್ತ ಶರಣಗುಂಟೆ ಮತ್ತೆ ಪೂರ್ವಚರಿತವು (8೮೧. 
೦೨-099). «ಸಂ. ಪೂರ್ವಕ್ರಿಯಾ) 
ಷೂರ್ವಗಿರಿ (ನಾ). ಮೂಡಣ ದಿಕ್ಕಿನ ಬೆಟ್ಟ: ಸೂರ್ಯನು ಹುಟ್ಟಿ 
ಬರುವ ಸ್ಥಾನವೆಂದು ನಂಬಲಾದ ಪರ್ವತ ; ಉದಯಾಚಲ : 
ಪೂರ್ವಗಿರಿಯ ಶಿಖರಾಂತರದ ಪದ್ಮರಾಗದ ಕಳಸಮೆನೆ ಸೂರ್ಯಮಂಡಲಂ 
ರಂಜಿಸಿದುದು (ತಂತ್ರ. ೪೬-೪೩). (ಸಂ.] 
ಪೂರ್ವಗುಣ (ನಾ). ಹಿಂದಿದ್ದ ಸ್ವಭಾವ, ಪ್ರಕೃತಿ: ಆರಾಧ್ಯ 
ಪ್ರಾಣಲಿಂಗವೆಂದಲ್‌ದು ಪೂರ್ವಗುಣವಳಿದು ಪುನರ್ಜಾತನಾದ ಬಳಿಕ 
ಸಂಸಾರಬಂಧುಗಳಿನ್ನವರೆಂದೊಡೆ ನಂಟಭಕ್ತಿ ನಾಯಕನರಕ (045. 6). 
[ಸಂ.) 
ಪೂರ್ವಗ್ರಹ (ನಾ). ಯಾವುದಾದರೊಂದ ವಸ್ತು, ವಿಷಯ ಅಥವಾ 
ವೃಕ್ತಿಯ ವಿಷಯಕವಾಗಿ. ಪರಿಶೀಲನೆಗೆ ಮುಂಚಿತವಾಗಿಯೇ 
ಮಾಡಿಕೊಂಡ (ಅನುಕೂಲವಾದ ಅಥವಾ ಪ್ರತಿಕೂಲವಾದ) 
ಅಭಿಪ್ರಾಯ ;: ಅವಿಚಾರಕಲ್ಪಿತಅಭಿಪ್ರಾಯಂ ; ಅಭಿನಿವೇಷ ; 
ಅದು ಅನಾರ್ಯವಪದ್ಧತಿ ಎಂಬ sori ನಾವೇಕೆ ಒಪ್ಪದೇಕು? 
(ಭಂಕನ್ಯ - 6೨) ; ವಿವಾರ್ಶಕನ ಮನಸ್ಸಿನ ಪಾ ಸ್ಟ ಕೈ ವನ್ನು ಎಬ್ಬಕ್ಕಿಂತಲೂ 
ಮಿಗಿಲಾಗಿ ಕೆಡಿಸತಕ್ಕದ್ದು ಪೂರ್ವಗ್ರಹ (ಎನ;ರ್ಕೆ. ot). 
ಪೂರ್ವಗ್ರಹಪೀಡಿತ - ಯಾವುದಾದರೊಂದು ವಸ್ತು, ವಿಷಯ 
ಅಥವಾ.ವ್ಯಕ್ತಿಯ ವಿಷಯವಾಗಿ, ಪರಿಶೀಲನೆಗೆ ಮುಂಚಿತವಾಗಿಯೇ 
ಅನುಕೂಲವಾದ ಅಥವಾ ಪ ್ರತಿಕೂಲವಾದ) ಅಭಿಪ್ರಾಯವನ್ನೂ 
ಹೊಂದಿದ ವ ಕಂ ಅವಿಚಾರಕಲ್ಪಿತಅಭಿಪ್ರಾಯವನ್ನು ಳ್ಳ ವನು ; 
ಪೂರ್ವಗ್ರಹಪೀಡಿತರಾದವರಿಂದ ಯಾವ ವಿಚಾರದಲ್ಲಿಯೂ ನಿರ್ದಷ್ಟವಾದ 
ಪರಿಶೀಲನೆ ಸಾಧ್ಯವಿಲ್ಲ (683). [ಸೆಂ-] 


ಪೂರ್ವಗ್ರಹಿಕೆ 


ಪೂರ್ವಗ್ರಹಿಕೆ (ನಾ). - ಪೂರ್ನಗ್ರಹ : ಆದರ್ಶವಾದಿ ಎಷ್ಟೋ ಸಲ 
ತನ್ನ ವಿಶ್ವದ ಪರಿಚಯವನ್ನೆ ಸಂಪೂರ್ಣವಾಗಿ ಮಾಡಿಕೆೊಂಡಿರುವುದಿಲ್ಲ. 
ಪೂರ್ವಗ್ರಹಿಕೆಯ ಬಣ್ಣದ ಕನ್ನಡಕದ್ಲಿಯೆ ಎಲ್ಲವನ್ನೂ ನೋಡುತ್ತಾನೆ 
(ರೇಳನ್ಮಿ. ೭). [ಸಂ. ಪೂರ್ವಗ್ರಹಿಕಾ] 

ಪೂರ್ವಚಿಂತನೆ (ನಾ). ಮೊನಲಿನ ಆಲೋಚನೆ : ಪೂರ್ವಚಿಂತನೆಯಿಂದ 
ಕಂಡು ಉತ್ತರಚಿಂತನೆಯಿಂದ ಖಂಡಿಸಿ ಪುರ-ಣಾಗಮಂಗಳೆಲ್ಲವೂ 
ನಾನಾರೆಂಬುದ ತಿಳಿವುದಕಿಕ್ಕಿದ ಭಿತ್ತಿ (ಸಳವ 111. ೨೪೩--೫೩೦೩). 

[ಸಂ. ಪೂರ್ವಚಿಂತನಾ] 

ಪೂರ್ವಜ (ಗು). ೧. ಮೊದಲು ಹುಟ್ಟಿದ ; ವಯಸ್ಸಿನಲ್ಲಿ ಹಿರಿಯ. 
೨. ಬಹು ಹಿಂದಣ ಕಾಲಕ್ಕೆ ಸೇರಿದ; ಪುರಾತನ; ಪ್ರಾಚೀನ ; 
ಬಹುಶಃ ಅವುಗಳ ಪೂರ್ವಜ | ರೆಕ್ಕೆಗಳು ಇಲ್ಲದೆ ಇದ್ದಿರಬಹುದು 
($ಶೆ. 060). (ನಾ). ೩. ಹಿರಿಯ ಸೊ-ದರ ; ಅಣ್ಣ ; “ ಅಗ್ರಜಃ. 
ಪೂರ್ವಜಃ, ಶ್ರೇಷ್ಠಃ_ಈ ೩ ಅಣ್ಣಂ " (ಕಾಯು. 5೩-88೨). ೪. ವಂಶ 
ದಲ್ಲಿ ಹಿಂದೆ ಆಗಿಹೋದವನಾ ; ; ಮೂಲಪುರುಷ; ಪೂರ್ವಿಕ: 
ಅವರ ಪೂರ್ವಜರಪ್ಪರಸುಗಳೊಳಗಯೋ ಧ್ಯ್ಕಾಪುರಪರಮೇಶ್ವರನುಂ ಸತ್ಕಾದಿ 
ಗುಣಾಶ್ರಯವಲ್ಲಭನುಮತಿಪ್ರೌಢದಿಶಾದಂತಿಪ್ರಕಟಪ್ರಭಾವನಪ್ಪ  ಸತ್ಕಾ 
ಶ್ರಯದೆ:ವನಿಂ (ಗಠಾಪಾ. ೨-೭ 5) ; ನಮ್ಮ ಪೂರ್ವಜರ ಪುಣ್ಯದಿಂದ ಕೆಲವು 
ಸಂಪ್ರದಾಯ ಇನ್ನೂ ಬದುಕಿದ್ದು ನಮ್ಮ ವಿನೋದಪ್ರವೃತ್ತಿಗೆ ಆಗಾಗ 
ಅನುವು ಮಾಡಿಕೊಡುತ್ತವೆ (ಗಾಕ. 9೩). ೫. (ಚಂದ್ರಲೋಕದಲ್ಲಿ 
ವಾಸಿಸುವ) ಪಿತೃ. [ಸಂ.3 

ಪೂರ್ವಜನ್ಮ (ನಾ). ಹಿಂದಿನ ಜನ್ಮಗಳಲ್ಲಿ ಯಾವುದಾದರೊಂದು : 
ಪೂರ್ವಜನ್ಮನಿವೃಶ್ತಿ ಯಾಗಿ ಗುರುಕರುಣವಿಡಿದಂಗೆ ಬಂಧನವೆಲ್ಲಿಯದೊ 
(ಸನ. 6೭೦) ; ಆರೆ:ನು ವಾಡುವರು ಆರಿಂದಲೇನಹುದು ಪೂರ್ವಜನ್ಮದ 
ಕರ್ಮವಿಧಿ ಬೆನ್ನ ಬಿಡದು (ಕೃರ. 3-೬೦ ಶಲ). [ಸಂ. ಪೂರ್ವಜನ್ಮನ*] 

ಪೂರ್ವತತ್ತು (ನಂ). ಮೊದಲಿನ ಸಂಬಂಧ; ಪೂರ್ವಾಶ್ರಯ : ಪೂರ್ವ 
ತತ್ತ ಬಿಟ್ಟುದು ಭಕ್ರಿಸ್ಮಲ ಮಧ್ಯದ ಭಾವವ ಬಿಟ್ಟುದು ಮಹೇಶ್ವರಸ್ಮಲ 
ತ್ರಿವಿಧದದ ಕೂಟನ ಬಿಟ್ಟುದು ಪ್ರಸಾದಿಸ್ಮಲ (ರೋಳರತಿ. 

[ಪೂ 4 ತತ್ತು): 

ಪೂರ್ವದಿಕ್ಕು (ನಾ). ಮೂಡಣ ದೆಸೆ: ಈ ಕೋಲರು ಕೇವಲ ಭಾರತದ 
ಪೂರ್ವದಿಕ್ಕಿನಲ್ಲಿ ಮಾತ್ರ ನೆಲಸಿದಂತೆ ತೋರುತ್ತದೆ (ಪ್ರಾಂಂ- ೩೦); ನಾವು 
ಪೂರ್ದದಿಕ್ಕಿನ ಕಡೆ ನಮ್ಮಾ ಮುಖ ತಿರುಗಿಸೋಣ . . . ಚಂದ್ರನು ನಮ್ಮ 
ಗಮನವನ್ನು ಊಡಲಿ ಸೆಳೆಯುಂತತ್ತಿನೆ (ನಕ್ಷತ್ರ. ೪). (ಪೂರ್ವ + ದಿಕ್ಕು] 

ಪೂರ್ವಗಿಕೃತಿ (ನಾ). ಮೂಡಣ ದಿಕ್ಕಿನ ಒಡೆಯ ; ಇಂದ್ರ: “ ಇಂದ್ರಃ 

- ಪೂರ್ವದಿಕ್ಟತಿಃ .. . ಮೇಘವಾಹನಃ ಈ ೩೯ ದೇವೇಂದ್ರನ 

ವೆಸರ* ” (ಹಂಡು. ೦೦-8೩). [ಸಂ.) 

ಪೂರ್ವದೀರ್ಫ (ನು). (ವ್ಯಾಕ) ಹಿಂದಿನ ಸ್ವರ ದೀರ್ಫ್ಥವಾಗಿರ:ವ 
ಶಬ್ದ : ಪೂರ್ವದೀರ್ಫ್ಥವತಾದೊಡಂ ಅವ್ಕಯ ವತಾದೊಡಂ ಅನೇಕಾಕ್ಷರಮಾ 
ದೊಡಂ ದ್ವಿತ್ವವಿನಿಲ್ಲ (ಕಮನ. ೬೪ ರೃಶ್ರಿ). [ಸಂ.] 

ಪೂರ್ವದೇವ (ನೂ). ೧. ಹಿಂದೆ ದೇವತೆಗಳಾಗಿದ್ದು. ಅನ್ಮಾಯ, 
ಅಕೃತ್ಯಗಳಿಂದ ಹಾಗು ದ್ವೇಷದಿಂದ ದೇವತ್ವವನ್ನು ಕಳೆದುಕೊಂಡ 
ವರ್ಗ. ೨. ದೇವತಗಳ ಶತಂ) ; ರಾಕ್ಷಸ : “ಅಸುರಃ, ದಾನವಃ 

- ಷೂರ್ವದೇವಃ, ಶುಕ್ರಶಿಷ್ಕಃ, ವಾತಾಲನಿಲಯಃ (ಸ್ಮೃತಾಃ) 

ಈ ೮ ಅಸುರರ ವೆಸರ್‌” (೫ರಾಯು: ೨-೩); ಅಮೇಯಂ ಸಕಲನೃಪ 
ಕುಲಜ್ಯಾಯನಾಂ ಪೂಜನೀಯಂ ಸಮನಾವಂ ಪೂರ್ವದೇವಂಗೆನಗೆ (ಇಗಂ. 
ಎ೬-೬೦). ೩. ಅನಾದಿದೇವ ; ಪುರಾತನಪುರಂಷ ; ವಿಷ್ಣು. ೧,೩: 
ಈ ವಂಸಾವುರುಷಂ , . , ಸಪ್ತಾರ್ಚಿಯಾಗಿಯುಂ ಹುತವಹನಲ್ತು 


9೩6-84೬). 


೫೭೬೭ 


ಪೂರ್ವಪಕ್ಷ 


ಸಮವರ್ತ್ಶಿಯಾಗಿಯುಂ ದಕ್ಷಿಣದಿಕ್ಟಾಲಕನಲ್ತು ಪೂರ್ವದೇವನಾಗಿಯುಂ 
ನೈಯತನಲ್ತು (ಗರಿ. 6-೦೦ ವ): (ಸಂ.] 
ಪೂರ್ವದ್ರಾಎಡ (ನು). : ದ್ರುವಿಡಭಾಷೆಗಳಿಗೆ ಮೂಲವಾಗಿ ಇದ್ದಿರ 
ಬಹುದಾದ ಪ್ರಾಚೀನ ಭಾಷಾರೂಪ ; ಮೂಲದ್ರಾವಿಡ: ಕ್ರಿ.ಪೂ. 
5 ೮೦೦-೬೦೦ ವರುಷಗಳಿಂದಲೂ ಈ ದ್ರಾವಿಡಭಾಷೆ ಬೆಳೆದುಬಂದಿರ 
ಬೇಕೆಂದು ಹೇಳಲು ಸಾಧ್ಯವಿದೆ, ಆಗಿನ ದ್ರಾವಿಡಭಾಷೆಯನ್ನು ಮೂಲ 
ದ್ರಾವಿಡ ಅಥವಾ ಪೂರ್ವದ್ರೂೂವಿಡ ಅಥವಾ ಪ್ರಾಕ್‌ದ್ರಾವಡವೆಂದು 
ಕರೆಯಲಾಗಿದೆ (ರಾವಿ. ೩೨)- (ಸಂ-] 
ಪೂರ್ವಧರ (ನಾ). [ಜೈನ] ಪೂರ್ವಗಳೆಂಬ ಆಗಮಗಳನ್ನು ಚೆನ್ನಾಗಿ 
ತಿಳಿದವನು ; ಚತುರ್ದಶಪೂರ್ವಗಳಲ್ಲಿ ಪಾರಂಗತನಾದವನು : 
ಎಣ್ವತ್ತುನಾಲ್ವರ್‌ ಗಣಧರದೇವರುಂ ನಾಲ್ವಾಸಿರದೇಟ್ಲೂ ಅಯ್ವದಿಂಬರ್‌ 
ಸಕಲಪೂರ್ವಧರರುಂ ನಾಲ್ಲಾಸಿರದೆನ ಇಅಯ್ವದಿಂಬರ್‌ ಶಿಕ್ಷಕರಂ೦ (60ಫು. 
೦೬.೪೦ 5), ಇರ್ಪತೆಣ್ಬರ್‌ ಗಣಧರರೆಂ ಅಯ್ನೂಜಯ್ವದಿಂಬರ್‌ ಪೂರ್ವ 


ಧರರುಂ (ಮಲ್ಲಪು. ೦೪-೦೭೯). [ಸಂ.] 

38 [ಪೂರ್ವನಾಡಿ (ನಾ). ದೇಹದೊಳಗಿನ ನಾಡಿಗಳಲ್ಲಿ ಒಂದು: 
ಮಯೂರನಾಡಿ ಉತ್ತರನಾಡಿ ಪೂರ್ವನಾಡಿ ಪಶ್ಚಿಮನಾಡಿ 
ಗಜಗಮನನಾಡಿ.  ಅಚ್ಚೊತ್ತುನಾಡಿ . . . ಸಂತೋಷನಾಡಿ ಇಂತೀ 


ನಾಡಿಗಳೊಳಗಾದ ಶರೀರದಲ್ಲಿ ತೋಟುವ ನಾಡಿ ಜೀರ್ಣಪರ್ಣದೇತೆ 
(ಕರಕ. ೪60)- [ಸಂ.] 
ಪೂರ್ವನಿರ್ದಿಷ್ಟ (ಗ)- ಮುಂಚೆ ನಿಶ್ಚಯಿಸಿದ : ಮೊದಲು ನಿರ್ಧಾರ 
ಮಾಡಿದ ; ಪೂರ್ವನಿಶ್ಚಿತ : ಈ” ಷಡ್ಡರ್ಶನಗಳೂ ಅಲ್ಲಲ್ಲಿ ತಮ್ಮ 
ಪೂರ್ವನಿರ್ದಿಷ್ಟಉದ್ದೇಶದಿಂದ ಭಿನ್ನವಾದ ಅಡ್ಡದಾರಿ 
ಕಾಣುತ್ತದೆ (ರಾಳೆರ, ೦೨೦). [೫೦-] 
ಪೂರ್ವನಿರ್ದೇಶಿತ (ಗು). ವಂಂಂಚೆ ತೋರಿಸಿದ, _ಶಿಳಿಸಿದ : ಇವೆಲ್ಲ 
ವನ್ನೂ ಪೂರ್ವನಿರ್ದೇಶಿತ ರೂಪದಲ್ಲಿ ನಡೆಸಬೇಕು (ಶಿಕ್ಷದ. ೬೩೭). [ಸಂ.) 
ಪೂರ್ವನಿಶ್ಚ ಯ (ನಾ). ಮೊದಲೇ ಮಾಡಿದ ನಿರ್ಣಯಂ ; ವಜಖಂಚಿತ 
ವಾಗಿ ಮಾಡಿಕೊಂಡ ಶೀರ್ವಾನ : ಅವರು ಪೂರ್ವನಿಶ್ಚಯವಿಲ್ಲದೆ 
ಯತಾವ ಕಾರ್ಯದಲ್ಲೂ ತೊಡಗುವುದಿಲ್ಲ (640). [ಸಂ] 
ಪೂರ್ವನಿಶ್ಚಿತ (ಗು). ೧. ಮೊದಲೇ ನಿರ್ಧಾರವಾದ, ನಿಗದಿಯಾದ. 
(ನಾ). ೨. ಮೊದಲೇ ನಿರ್ಣಯಿಸಿದುದು : ಅನುಭವಾನ್ನ ಹುಡುಕಿ 
ಕೊಂಡು ಹೋದರೆ, ಸಿಗೋದು ಪೂರ್ವನಿಶ್ಚಿತವಂದದ್ದು (ಹೊಸ. ೨೪೬). 
[ಸ0.) 
ಪೂರ್ವನೇತ) (ನಾ). ಕಣ್ಣಿನ ಕುಣಿಕೆ: “ಅಕ್ಷಿವಸೂಲಂ ಪೂರ್ವನೇತ್ರವೆಸನೆ 
ಮೊದಲಗಣ್‌” (ರುಂಗಂ3. 9-೩). [ಸಂ.7 
1 ಪೂರ್ವಪಕ್ಷ (ನಾ). ೧. ತಿಂಗಳಿನ ಮೊದಲನೆಯ ಹದಿನೈದು ದಿನಗಳ 
ಅವಧಿ ; ಶುಕ್ಲಪಕ್ಷ. ೨. ವಾದವನ್ನು ವಂಂಡಿಸುವ ಮೊದಲ 
ಭಾಗ. ೩. ಶಾಸ್ತ್ರಸಿದ್ಧಾ ಂತವನ್ನೊ. ಪ್ರಮೇಯವನ್ನೊ ವಿರೋಧಿ 
ಸುವುದಕ್ಕಾಗಲಿ ಅಧವಾ ಸಂಶಯಗಳ ಪರಿಹಾರಕ್ಕಾ ಗಲಿ ಹೂಡುವ 


gp" 
ಟಿ 
{lL 
© 
ae 


ಪ್ರಶ್ನಸಹಿತವಾದ ಯುಕ್ತಿ: ಇಲ್ಲಿಗೇವಿಧೇಯಂ ಮುಬ್ದ್ಬುದೆಂದು 
40 ಪೂರ್ವಪಕ್ಷದ ಪಕ್ಷಸಿದ್ಧಿಯ ವಿಸ್ತ್ತರಕ್ಕವಕಂಶಮಪ್ಪಂತು ನುಡಿದು 
೦ ಇತಿ 


(ಉಂತ್ಸಿಕ್ರೆ. 3-೩೩ ನ) ; ಪೂರ್ಣವಾಗಿ ವಿಚಾರ ಮಾಡದೆ ಇರುವಾ 
ತೋರುವ ಪಕ್ಷವೇ ಪೂರ್ವಪಕ್ಷವು (ಬ್ರಿಹ್ಮರಾ. &೩೭-೨) : ಅವಳು ಹೀಗೆ ತನ್ನ 
ಇಡೀ ಪೂರ್ವಪಕ್ಷವನ್ನೇ . - . ವಿರೋಧಿಸುತ್ತಾಳೆಂದು ಅವನು ಬಗೆದಿರಲಿಲ್ಲ 
(ರೂರಸ. ೨೬೪). ಲಿ. ಹೇಳಿಕೆ: ಪ್ರತಿಪಾದನೆ. ೫. ವಿರು ದ್ರ ವಾದ 
ಹೇಳಿಕೆ : ನಿಮ್ಮಯ ಪೂರ್ವವಕ್ಷವೊಮಗೂದುದೇ ವಲಂ ಸಿದ್ಧಂತಂ 
(ಗರಾಯು). ೪-೮)- (ಸಂ.] 


ಪೂರ್ವಪಕ್ಷಿ 


ಪೂರ್ವಪಕ್ಷಿ (ನಾ). ಪೂರ್ವಪಕ್ಷವನ್ನು ಮಂಡಿಸಂವವನು: ಸಿದ್ಧಾಂತ 
ವನ್ನು ವಿರೋಧಿಸಿ ಪ್ರಶ್ನಿಸುವವನಂ : ಸಿದ್ಧವಸ್ತುವು ಪ್ರತ್ಯಕ್ಷಾದಿಗಳಿಗೆ 
ವಿಷಯವಾಗುವುದರಿಂದ ಶಾಸ್ತ್ರಕ್ಕೆ ಅನುವಾದ ತತ್ತ್ತೃವು. ಬರುವುದೆಂಬ 
ದೋಷ: ನ್ನು ಇಲ್ಲಿ ಪೂರ್ವಪಕ್ಷಿಯು ತೆಗೆದಿರುತ್ತಾನೆ (ಲ್ರಹ್ಮತಾ. ೨3 ನೀಳೆ). 

[ಸಂ. ಪೂರ್ವಪಕ್ಷಿನ*) 

ಪೂರ್ವಪದ (ನು). [ವ್ಕಾಕ] (ಸಮಾಸದಲ್ಲಿ) ಮೊದಲು ಇರುವ ಪದ ; 
ಪರಪದಪೂರ್ವಂ ದ್ವಿತ್ವಾಕ್ಷರವತಾಗಿರೆ ಪೂರ್ವಪದದ ಚರಮಂ ಹ್ರಸ್ಟಾಕ್ಷರ 
ಮಾಗೆ ಸುಧಿದೊ'ಷಂ (ಕಠುತ: 86) ; ಉತ್ತರಪದವೆಂದ5 ಮುಂದೆ ನಿಲ್ಲುವ 
ಪದ; ಹಿಂದೆ ನಿಲ್ಲುವ ಪದಕ್ಕೆ 'ಪೂರ್ವಪದ' ಎಂದು ಹೆಸರು. "ಮಳೆಗುಲ' 
ಎಂಬುದರಲ್ಲಿ “ವುಳೆ' ಪೂರ್ವಪದ; 'ಕಾಲ' ಉತ್ತರಪದ (ಪುರ್ಕಳು 
-೨೦ 99), [ಸಂ.) 

ಪೂರ್ವಪರಾಮರ್ಶೆ (ನಾ). ಹಿಂದಿನ ಸಂಗತಿಯ ಸ್ಮರಣೆ; ಪೂರ್ವಸ್ಮರಣೆ : 
ಆಯೆಂಬುದು ಪೂರ್ವಪರಾಮರ್ಶೆಗಮೊದವುಗು೦ (ಕರುದ. ೦೬೪). 

[ಸಂ. ಪೂರ್ವಪರಾಮರ್ಶ] 

ಪೂರ್ವಹರಿಷ್ಕಾರ (ನಾ). ಮಃಂಚೆ ಮಾಡಿಕೊಳ್ಳಬೇಕಾದ ಅವಶ್ಯಕ 
ಬದಲಾವಣೆ, ಹೊಂದಾಣಿಕೆ, ಸಿದ್ಧತೆ ಮೊದಲಾದ ಕಾರ್ಯ : 
ಭನ್ನಶ್ರುತಿಪ್ರವತಾಣವಿರುವ ವಾದ್ಯಸಮೂಹವು ಪ್ರಬಲವಾಗಿ ರಚನೆ 


೫೭೬೮ರ 


6 | ಪೂರ್ವಭಾವಿ (ಗು). 


ಪೂರ್ವರಾಗ 


ಪೂರ್ವಭುಗ, ಉತ್ತರಭಾಗವೆಂದು ಎರಡು ವಿಭಾಗ (೬ಂರಸಾ. ೨೩). 

೨. ಮೂಡಣದಿಕ್ಕಿಗಿರುವ ಪ್ರದೇಶ; ಪೂರ್ವಪಾರ್ಶ್ವ ; ಬೆಟ್ಟಿದ 

ಪೂರ್ವಭಾಗದಲ್ಲಿ ಒಂದು ಆಳವಾದ ಕಮ್ಮುರಿಯಿದೆ (69). ೩. ಮುಂಭಾಗ: 

ಮುಂದಿನ ಪ್ರದೇಶ. [ಸಂ.] 

೧, ಮುಂಚೆ ಇರುವ ; ಮೊದಲೇ ಇರಂವ. 
ಶಿ ಮುಂಚೆ ಆಗಬೇಕಾದ ; ಮೊದಲೇ ಮಾಡಬೇಕಾದ: ಈ ಕೆಲಸಕ್ಕೆ 
ಕೆಲವು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡುವುದು ಅಗತ್ಯ (ಮು್ರಳ. ೩೪). 
(ನಾ). ೩. ಮೊದಲನೆಯದು ; ಮಂಂಚಿತವಾದುದು ; ಪ್ರತಿಪ್ಕಾಪನೆಗೆ 
ಪೂರ್ವಭಾವಿಯಾದ ವಿಧಿಗಳಿಲ್ಲ ಸಾಂಗವಾಗಿ ನಡೆದುವು (ಕಂಕಲಾ: ೦೨೪) : 
ಓದು ಬರಹ, ಲೆಕ್ಕಗಳನ್ನು ಹೇಳಿಕೊದದಿದ್ದರೂ ಅವುಗಳನ್ನು ಕಲಿಯಲು 
ಆವಶ್ಯಕವಾದ ಪೂರ್ವಭಾವಿಯಾದ ಶಿಕ್ಷಣವೀಯಬಹುದು (ಶಿಕ್ಷರ. ೦೦೮). 

[ ಸಂ. ಪೂರ್ವಭಾವಿನ* ] 

ಪೂರ್ವಭಾಷಿ (ನಾ). (ಗೌರವಸೂಚಕವಾಗಿ) ಬೇಗೆಯವರನ್ನ್ನ ತಾನೇ 

ಮೊದಲಂ ಮಾತನಾಡಿಸಂವ ವ್ಯಕ್ತಿ. ಸಂ. ಪೂರ್ವಭಾಷಿನ್‌) 


36 | ಪೂರ್ವಮರ್ಯಾದೆ (ನಾ). ಹಿಂದಿನಿಂದ ನಡೆದು ಬಂದ ಕ್ರಮ ; 


ಗಳಲ್ಲಿಯೂ, ಪ್ರಯೋಗದಲ್ಲಿಯೂ ಪೂರ್ವಪರಿಷ್ಕಾರದ ಅವಶ್ಯಕತೆಯು) . 


ಹೆಚ್ಚಿ . . . ಸಂಗಿ:ತವು ಒಂದು ಮುರುಕಾಲಿನ ಓಟದಂತೆ (7೩೬೯೦ 
legged ace) ಆಗಿದೆ (606ರ: ೩44). [ಸಂ.] 

ಪೂರ್ವಪರ್ವತ (ನು). ಮೂಡಣದಿಕ್ಕಿನ ಬೆಟ್ಟ.; ಸೂರ್ಯನು 
ಹುಟ್ಟುವ ಪರ್ವತ ; ಉದಯಾಚಲ ; “ಉದಯಃ, ಪೂರ್ವಪರ್ವತಃ- 
೨ ಉದಯಪರ್ವತದ ಹೆಸರುಗಳು. ವಂೂಡಲಲ್ಲಿ ಸೂರ್ಯನು ಮೂಡು 
ವುದಕ್ಕೆ ಸಂಧ್ಯಾಸ್ಮಾನವಾದ ಪೂರ್ವಾದ್ರಿ” (ಸಿರ್ಕಾಂತಿ- 00೩):  [ಸಂ.) 

ಪೂರ್ವಪುಣ್ಯ (ನಂ). ಮುಂಚಿನ ಜನ್ಮಗಳಲ್ಲಿ ಗಳಿಸಿದ ಪುಣ್ಯ ; ಕನ್ನಡ 
ದೊಳಗೆನಗಭಿರುಚಿ ಬೆಳೆಯಿತು ಪೂರ್ವಪುಣ್ಮದ ಫಲದ ತೆರದೆ (ಇಂಶಾಶ. 
3೩೪) (ಸಂ-] 

'ಪೂರ್ವಪ್ರಕೃತಿ (ನಂ). ಮೊದಲಿನ ಸ್ಥಿತಿ; ಮುಂಚಿನಿಂದಲೂ ಬಂದ 
ಸಹೆಜಸ್ಥಿತಿ ;  ಅರಳೆಚದೆ ವಂಧುವತಾಸ ವಹಾಣಲಿ ವರುಷಯತುವೇ 
ಸಾಕು ಜಾತಿಗೆ ಜ:ಡರೆಮಗಿನ್ನೇನು ಪೂರ್ವಪ್ರಕೃತಿ ವನವಾಸ (ಕುಠ್ಕಾಳ. 
೦೬ ೩೨). [ಸಂ.] 

ಪೂರ್ವಪ್ರಜ್ಞೆ (ನಂ). ಮುನ್ನರಿವು ; ಮುಂಗಾಣ್ಯೆ; ಪೂರ್ವಸೂಚನೆ : 
ಸ್ನಾನ ವಷಡುವಾಗ, ದೇವರ ಪೂಜೆಗೆ ಉಳಿತಾಗ ಕೇಳಲಿರುವ ಯಾವುಮೋ 
ಕೆಡಕಿನ ಪೂರ್ವಪ್ರಜ್ಞೆಯಿಂದ ಎಂಬಂತೆ ಜೀವ ನಡುಗಿತು (ಕುೂರುರಾ, 09). 

(ಸಂ. ಪೂರ್ವಪ್ರಜ್ಞಾ) 

ಪೂರ್ವಪ್ರತ್ಕಯ (ನಾ): (ವ್ಯಾಕ]ಶಬ್ದಗಳ ಆದಿಯಲ್ಲಿ ಸೇರಿ ಪದವನ್ನು 
ಸಿದ್ಧಗೊಳಿಸುವ ಪ ತಯ; ಉಪಸರ್ಗ: ಪೂರ್ವಪ್ರುತ್ಮಯ (ಪ್ರಫಿ). 
ಪರಪ್ರತ್ಮಯ(ಸಫಿಕ್ಸಿ). ಅಂತಃಪ್ರಕೃಯ (ಇನ್‌ ಫಿಕ್ಸ್‌) (ಕಳೊ 2. ೬6a). 

[ಸಂ.] 

ಪೂರ್ವಫಲ್ಲುನಿ (ನಾ). ಅಶ್ವಿನಿ ವೊದಲಾದ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ 
ಹನ್ನೊಂದನೆಯದಂ. [ಸಂ. ಪಾರ್ವಫಲ್ಲುನೀ] 

ಪೂರ್ವಭವ (ನಾ). - ಪೂರ್ವಜನ್ಮ : ಶಾರ್ದೂಲನ ಪೂರ್ವಭವನ್ಸತ್ತಾಂತ 
ವಂಂವಂಂ ಅಣಾಪ (೪. ೩ ೧೦ ೮); ನಿನ್ನ ತಪಕ್ಕೆ ಮೆಚ್ಚಿ 
ಏರವಿತ್ತಂ ಶ್ರೀಎರಂ ತಾನೆ ನಂದನನವ್ನೆಂ ನಿನಗೆಂದು ಪೂರ್ವಭವದೊಳ್‌ 
(51ಎ. ೨-೬೪). [೫೦.7 

ಪೂರ್ವಭಾಗ (ನಾ). ಬಿ. ಮೊದಲನೆಯ ವಿಭೌಗ. ಖಂಡ : ವೇದದಲ್ಲಿ 


ಸಂಪ್ರದಾಯ : ನಾಲ್ಕು ನಾಡ ಸುಂಕಮಂ ಪೂರ್ವ್ವವಂರ್ಯ್ಯಾದೆಯಂ 

ಪ್ರತಿಪಎಳಿಸಿ ಕೊಟ್ಟ ಸಾಸನಂ (೪36: 0೦೦೩-೦೯-೨೫; 1067)- 
[ಸಂ. ಪೂರ್ವಮರ್ಯಾದಂ 
ಪೂರ್ವಮಾವಾಂಸೆ (ನಾ). [ತತ್ತ್ವಶಾ] ಸಾಂಖ್ಯ, ವೈಶೇಷಿಕ 
ಮೊದಲಾದ ಆರು ದರ್ಶನಗಳಲ್ಲಿ ಒಂದು ; ಕರ್ಮಮಾಮಹಖಾುಸೆ : 
ವೇದಗಳಲ್ಲಿ ಉಕ್ತವಾದ ಕರ್ಮಾಚರಣೆ ಹಾಗೂ ವೇದಪಾಠಗಳನ್ನು 
ಕುರಿತ ನಿರ್ಣಯಗಳನ್ನೊಳಗೊಂಡು ಜೆ ೈಮಿನಿಯಷಿಗಳಿಂದ ರಚಿತ 
ವಾದ ದರ್ಶನ : ಪೂರ್ನ್ವವಿಸಾಮಿಂಸೆ ಯು ತಾತ್ತರರನಿರ್ಣುಯಕವನಾದ 
ಉಪಕ್ರಮದಿ ಪಡ್ವಿಧಲಿಂಗಂಗಳಂ ವೇದವಾಕ್ಕವಿಚಾರಪೂರ್ವಕಮಾಗಿ 
ಜ್ಯೋತಿಷ್ಟೋಮಾದಿ ಯಾಗಪ್ರಮು:ಖವಿಧಾನಕ್ರಮವಂ ನಿರ್ವಹಿಸುವುದ 
ಅಂದ ಕರ್ಮಕಾಂಡದೆುನಿಪುದು (ಏತೇಕ. ೯) : ಜೈಮಿನಿಸೂತ್ರಕ್ಕೆ ಪೂರ್ವ 
ವಿಸಮಾಂಸೆ, ಧರ್ಮಮಾವಮಾಂಸೆಯೆ೨ಂದೂ, ಬಾದರಾಯಣಸೂತ್ರಕ್ಕೆ 
ಉತ್ತರಮಾಮಾಂಸೆ, ಬ್ರಹ್ಮವಿಸಮಾಂಸೆಯೆಂದೂ ವ್ಯವಹಾರ (ಓಿಂರಸಾ, 


09). [ ಸಂ. ಪೂರ್ವವಿಹಮಾಂಸಾ ] 


30 |ಪೂರ್ವರಂಗ (ನಾ). ೧. ಪೂರ್ವಸಿದ್ಧತೆ ; ಪೂರ್ವಭಾವಿವ್ಯವಸ್ಥೆ : 


48 | ಪೂರ್ವರಾಗ (ನಾ). 


ಜಿನಜನ್ಮಾಭಿಷವಂ ನರ್ತನದಿಂ ಸೊಗಯಿಸುವುದಂತದಂ ಸುರರಾಜಂ 
ಪುನರುಕ್ತಂ ಮಾಡೆ ಜಿನೇಂದ್ರನ ವಿಹರಣಪೂರ್ವರಂಗಮೇನೊಪ್ಪಿದುದೋ 
(೫ಂಕಿಫು. 03-0೭). ೨. [ನಾಟ್ಯ] ನೃತ್ಯ ಅಥವಾ ನಾಟಕವು ಆರಂಭ 
ವಾಗುವುದ ಕ್ಕೆ ಪೂರ್ವಭಾವಿಯಾಗಿ ರಂಗಸ್ಥಳದಲ್ಲಿ ನಡಿಸತಕ್ಕ ರಂಗ 
ಪೂಜೆ, ನಾಂದಿ ಮೊದಲಾದ ಕಾರ್ಯಕ್ರಮ ; ಶುದ್ಧಚಿತ್ರ[ಾಉ. 
ಪವಿತ್ರ, ವಚಿತ್ರ]ದೆಂಬ ಪೂರ್ವರಂಗಪ್ರಸಂಗದೊಳ* ಜರ್ಜರಪೂಜಚಾ 
ಮಂಗಲಪದೊ:ಚ್ಹಾರಣಪ್ಪಷ್ಟಾಂಜಲಿವಿಕ್ಷೇವಣಾದಿ ನಾಂದೀವಿಧಿಯಂ 
ನಿರ್ವರ್ಶಿಸಿ (ಆರ್ಯ: ೭-೦೦೩ 5) ; ಪೂರ್ವರಂಗಪ್ರಸಂಗದೊಳುರ್ವಿಂದಂ 
ಕೂಡೆ ಚೆಲ್ಲಿ ಪುಷ್ಪಾಂಜಳಿಯಂ ಸರ್ವಜ್ಞಂಗೆಅಗಿ ಮುದಂ ಪರ್ವಿನ್ನಂ 
ನಡೆದು ಬಂದು ರಂಗಂಬೊಕ್ಕಂ (೧ರಕ್ಟ. ೯.೦೦0); ಪೂರ್ವರಂಗವೆಂದರೆ 
ನಾಟಕದ ಕಥೆ ಕ್ರಮವಾಗಿ ಆರಂಭವಾಗುವುದಕ್ಕೆ ಮುಂಚೆ ರಂಗಸ್ಕ ನದಲ್ಲಿ 
ನಟರು ನಡಸ ತಕ್ಕ ಕಾರ್ಯಗಳು (ಕ್ಮಂಡ. 303). ೩, ಮೊದಲನೆಯ 
ನೃತ್ಯ : ” ಮೊದಲ ನಾಟ್ಯಮಂ ಪೂರ್ವರಂಗಮೆಂಬುದು * (ಜಲಯ: 
[ ಸಂ. ] 
[ಕಾವ್ಯಮಾ] ನಾಯಂಕನಾಯಿ:ಕೆಯರ ಸಮಾ 
- ಗಮಕ್ಕೆ ಪೂರ್ವದಲ್ಲಿಯೇ ಅವರಿಬ್ಬರಲ್ಲಿ ಉಂಟಾಗುವ ಪರಸ್ಪರ 


೦೬-೪೩). 


ಪೂರ್ವರಾತಿ) 


ವಪ್ರೇದಂಭಾವ, -ಅನುರಾಗೆ ನ ಕಣ್ಬೇಟ, ಕಿವಿವೇಟಗಳಿಂದ ಉದ್ಭವಿ 
ಸವದ ಅನುರಾಗ: ಸೀತೆಯ ಮಸಸ್ತಿನಲ್ಲಿ ' ಪೂರ್ವ-ರಾಗ 'ಎನ್ನು 
ನಿದ್ದೀಪನಗೊಳಿಸುವುದು ಕವಿಯ ಅಭೀಷ್ಟವಾಗಿದೆ (ಕ್ರೀಕೃಶ್ರ. ೨). [ಸಂ.) 
ಪೂರ್ವರಾತ್ರಿ, (ನಾ). ಸಾಯಂಕುಲದಿಂದ ಮಧ್ಯರಾತ್ರಿಯ ವರೆಗಿನ 
ಸವಯ ;: ಇರುಳಿನ ಪೂರ್ವಾರ್ಧ : ಪೂರ್ವರಾತ್ರಿಯಲ್ಲಿ ಬೇಗನೆ 
ಮಲಗಿಕೊಂಡು, ಬೆಳಗ್ಗೆ ಬೇಗ ಏಳುವುದು ಬಹಳ ಒತವು (ಠು.ಂಂಖ. 
೪-೨8): (ಸಂ.] 
ಪೂರ್ವರಾತ್ರೆ (ನೂ). ಇ. ಪೂರ್ವರಾತ್ರಿ : ತುರಗಂ ಮಯದಿಶಾಂತರ 
ದೊಳ್‌ ಘನರವದೆ ಪಲವು ಸೂಲುಂ ಕಿಳಿಚುತ್ತಿರೆ ಪೂನನರಾತ್ರೆಯೆೊಳ್‌ 
ತನ್ನ ರಸನ ಪೆರ್ಗಡೆಗೆ ಮರಣವ=ಮುಂ ಪ್ರ”ಟಿಸುಗುಂ 
[ ಸಂ. ಪೂರ್ವರಾತ್ರ ] 
ಪೂರ್ವರೂಪ (ನಾ). ೧. ಮೊದಲು ಇದ್ದ ರೂಪ,-ಆಕಾರ; 
ಹಿಂದಿನ ರೂಪ. ೨. ' ಹಿಂದಿರುವ ಅಕ್ಷರದ ರೂಪ: ನಿರುತಂ 
ಒಚಟತಪಂಗಳಪರದ ದಕಾರಕ್ಕೆ ಪೂರ್ವರೂಪಮದಕ್ಕುಂ (ಕಮದ. ೨೪೦)- 
೩. [ಕಾವ್ಯಮಾ] ಆರ್ಥಲಂಕಾರಗಳಲ್ಲಿ ಒಂದು; ಒಂದಂ ಮುಂ ವು 
ತನ್ನ ಗುಣವನ್ನು ಬಿಟ್ಟು ಬೇರೆ ಗಂಣವನ್ನು ಹೊಂದಿದ್ದರೂ 
ಕಾರಣಾಂತರದಿಂದ ಪುನಃ ತನ್ನ ಮೂಲಗುಣವನ್ನೇ ಪಡೆಯ 
ವುದಂ: ಒಂದು ವಸ್ತುವಿನ ಗುಣಂ ಪೆಅತೊಂದು ತೆಅನಾಗಿ ಶೋ 
ಮುಗುಬಕ್ತಿಂದಿನಂತಾದುದೆಂಬುದು ಪೂರ್ನರೂಪಂ ಎಂತೆನೆ ಐಗೂರರಸನ 
ಪೆಂಡಿರ ಮೂಗುತಿ £ಣ್ಬನಿಯೊಳಿಚಿಕಿದ ಕಾಡಿಗೆಯಿಂ ಕರ್ಪಾಗಿ ಬಬ್‌ಕುಗುವ 
ತನಿನೀರ್‌ ತ:ಗುವಿನು ತೊಳಗಿತೆಂದಿನಂತಪ್ರತಿನಸಾ (ಅಶ್ರತಿ. ೦೦-೯೪): 
[ಸಂ.] 
ಪೂರ್ವರೂಪಾಲಂಕಾರ (ನಾ). ಇ ಪೂರ್ವರೂಪ ೩ : ತನ್ನೆ ಗುಣವನು 
ಬಿಟ್ಟ ಅಂಹ ಅನೈಗ:ಣವನು ಹೊಂದಿ ಮತ್ತೆ ತನ್ನ ಪೂರ್ವಗುಣವನು 
ಹೊಂದಿದಡೆ ಪೂರ್ವರೂಪ:ಲಂಕಾರ (ಕುವೆಲ. ೦೪೨). (ನಂ-1 
ಪೂರ್ವಲಿಖತ (ನಾ). (ಆಲಂ) ಹುಟ್ಟುವುದಕ್ಕೆ ಮುಂಚೆಯೇ ನಿರ್ಧಾರ 
ವಾದುದಂ ; ಹಣೆಬರಹ ; ವಿಧಿಲಿಖಿತ : ವಷಣದೆ ಅರಳೆಯ ತಿಟ್ಟನೆ 
ತಿರುಗುವ ಗಾಣದೆತ್ತಿನಂತೆ ಪೂರ್ವಲಿಖಿತ ಮುಂದುಗಾಣಲೀಯದು 
(ಇತರ. ೩60) ; ಪೂರ್ವಲಿಖತವಿದಾಯಿ:ತೆು (ಅಸು. 90-09)- (ಸಂ.] 
ಪೂರ್ವವಯಸ್ಸು (ನಾ). ಎಳೆಯ ವಯಸ್ಸು: ತಾರುಣ್ಯ; ಯೌವನ : 
ಪೂರ್ವವಯಸ್ಲಿನ ಪರಿಶುದ್ಧ ಪರಿಸ್ಥಿತಿಯನ್ನವಳು ಪಡಿಹ:ಬೇಕೆಂಬುದೂ 
ಅವನ ಇಚ್ಛೆಯನಾಗಿತತ್ತ (ಪುರು. ೧೯೬), [ಸೆಂ.. ಪೂರ್ವವಯೆಸ್‌] 
ಪೂರ್ವವರ್ಣ (ನಾ). ಹಿಂದಿರುವ ಅಕ್ಷರ ; ಲಘ್ವಾದಿಯೂ. ದ್ವಿಲಘುಶ್ವರ 
ಯುಕ್ನವೂ ಆದ ಧುತುವಿನ ಅಂತ್ಯಾಕ್ಷರವು ಗು, ಸು, ಡು, ಉ ಆಗಿದ್ದರೆ 
ಆ ಅಕ್ಷರಗಳಿಗೆ ಕ್ರಮವಾಗಿ ಕ್‌, ಚ್‌, ಟ್‌, ತ್‌ಗಳೂ ಪ್ರತ್ಯಯಕ್ಕೆ 
ರ್ವವರ್ಣವೂ (ಕ, ಚ್‌,.ಟ್‌, ತ್‌) ಆದೇಶವಾಗುತ್ತವೆ (ಕೈಶಿತಿ. ೪೭). 
[ಸಂ.] 
ಪೂರ್ವವಾಸನೆ (ನಾ). ೧. ಹಿಂದಿನ ಜನ್ಮದ ನೆನಪು; ಪೂರ್ವಜನ್ಮದ 
ಸ್ಮರಣೆ 2 ಮೆಲ್ಲಮೆಲ್ಲನೆ ಪೂರ್ವವೂಸನೆ ಮನಕೆ ತೋಜಕ* ಇಲ್ಲಿ 
ಪುಟ್ಟಿದುದೆಲ್ಲ ₹ನೆಸಿನಂದದೆ ತೋಟ? (ಕಂಂಕ: ೭-೦೦೪), ೨. ಪೂರ್ವ 
ಜನ್ಮದ ಸಂಸ್ಕಾರ; ಈ ಬುದ್ಧಿ ಅವನವನ ಪೂರ್ಪವಾಸನೆಗಳಿಂದ . . . 
ಅಲ್ಲಿ ಪ್ರಧಾನವಾದ ತಾಮಸ ಅಥವಾ ರಾಜಸಗುಣಗಳ ಪ್ರಬಲತೆಗೆ 
ಅವಕಾಶ ವಾಡುತ್ತದೆ (೫9೦೨4. 000)- [ಸಂ. ಪೂರ್ವವಾಸನಾ) 
ಪೂರ್ವವಿದೇಹ (ನಾ). [ಜೈನ] ಸಂಮೇರುಪರ್ವತದ ಪೂರ್ವದಿಕ್ಕಿನಲ್ಲಿ 
ಇದ್ದ ಕಚ್ಛ ಮೊದಲಾದ ಹದಿನ:ರು ಕ್ಷೇತ್ರಗಳ ಪ್ರದೇಶ; 
ಐ “ಜಂಬೂದ್ವೀಪದ ಸಪ್ತಕ್ಷೇತ್ರಗಳಲ್ಲಿ ಒಂದು; ಮಂದರದ 


- | 10 
(ಅಕ್ಕಶಾ. ೪ 84) 


18 


3೫೭೬೯ 


* | ಪೂರ್ವವಿರೋಧ (ನಾ). 


4» | ಪೂರ್ವಸಿದ್ಧತೆ (ನಾ). 


46 


ಪೂರ್ವಸಿದ್ಧಾಯ 


ಪರ್ವತದ ಪೂರ್ವಕ್ಕೆ ಇದೆ” (ಕೈತಳೂ. ೦೭೨) : ಅಪೂರ್ವಸಂಪತ್ಸಾರಸರ್ವ 

ಸ್ವಗೇಹ ನಾದ ಪೂರ್ವವಿದೇಹ ಮುಡಿ ಮಧ್ಮದೊಾ? (ಶಂದ್ರ ಫು. ೦-೮ ನ); 

ಷೊ:ಡಶಮಹಾವಿಷಯುಗಳಿನೆೊೊಬ್ಬ ಮವತಾಟ್ಬುದುರ್ವಿಗೆ. ಮುದಮಂ 

ಸುಖೈಕನಿಧಿ ಪೂರ್ವವಿದೇಹಮುಖರ್ವಸಂಪದಂ (ಪ್ರಶೃಫು- ೨-೬): [ಸಂ.] 

ಮೊವಲಿನಿಂದಲೂ ಇರಂವ ಹಗೆತನ : 
ಪೂರ್ವವಿರೋಧದಿಂ ನಿಜವರಾಕ್ರಮದಿ : ಪರರುಜ್ಮಕಾಂಕ್ಷೆಯಿಂ pe 
ವಸಾಳವಭೂಮಿಪಾಲಕಂ ಸರ್ವಬಲಾನ್ವಿ ತಂ ನಡೆದು ಮಾಗಧನೊಳ್‌ ಮುಳಿ 
ದೊಡ್ಮನೊಡ್ಡಿದಂ (ಒಕ. ತಿ-೧೪).- [ಸ೨.1 

ಪೂರ್ವವೃತ್ತಿ (ನಾ). ವೊದಲಿನ ಉದ್ಮೋಗ ; ಪರಂಪರೆಯಿಂದ 
ಬಂದ ಉದ್ಯೋಗ : ತೂಂಬೂಲ:ದಿ ದಾನಸನ್ಮಾನಪುರಸ್ಸರಮವರ 
ಪೂರ್ವವೃತ್ತಿಯುವುಂ ಕಮ್ಮವಟ್ಟಿಯುಮನಿತ್ತು (ಸುಳುವೂಾ. ೨-೧೩ ಐ). 

[ಸಂ.7 
ಪೂರ್ವವೇದಿ (ನಾ). ಯಸ್ಥಕಂಂಡದ ಮುಂದಿರುವ ಜಗಲಿ : ಯಮ 


ನೇದನನು ವೈಶಾಖದ ಚತುರ್ದಶಿದಿನದಲುತ್ತರೆಪೂರ್ವವೇದಿವರಾಭ್ಕು 
ದೈಕ್ಕದಲಿ . . - ಮಣುದಿನ ಯಜ್ಞದೀಕ್ಷಿತನಾನನೊಲವಿನಲಿ (ಕುನ್ಮಾಸ. 
೭೨೨೭). [ಸಂ. ಪೂರ್ವವೇದೀ ` 


ಪೂರ್ವವೈಭವ (ನಾ). ಹಿಂದಿನ ಕಾಲದ ಸಂಪತ್ತು. ಯಶಸ್ಸು 
ಮುಂತಾದುವುಗಳ ಸಮೃದ್ಧಿ : ತೈಲಪನು . . . ತನ್ನೆ ಮನೆತನದ 
ಪೂರ್ವವೈಭವವನ್ನು ಸಂಪಂದಿಸಿದನು (ಳರ್ಶಾ9- ೩೧). ([ಸಂ.) 


30 ಪೂರ್ವವೈರ (ನಾ). ಪೂರ್ವವಿರೋಧ : ಪೂರ್ವವೈರವುಂಂ ಮನಸ್ಸ 


ನೊಳ್‌ ವಿಚಾರಿಸುತ್ತೆ ಬಂದೊರ್ವನಿಲ್ಲಿ ಸಿಲ್ಮಿದಂ (ರರ್ಶುಶ- ೦ 64). [ಸಂ.] 
ಪೂರ್ವಶಾಸ್ತ್ರ (ನಾ). ಪ್ರಾಚೀನಕಾಲದಿಂದ ನಡೆದಂ ಬಂದ ಶಾಸ್ತ್ರ ; 
ಪರೆಂಪರಾಗತಶಾಸ್ವ್ರ : ಅಲ್‌ದು ಪೀನ» ಮಾರ್ಗಗತಿಯಂ ತಲಸಲ 
ಲಾಗದಾರ್ಗಂ ಬಹುವಿಕಲ್ಪದೊಳ್‌ ಕುಜ್‌ಶು ಪೂರ್ವಶಾಸ್ತ್ಯಪದವಿಧಿಯಂ 
ತೆಜ್‌ದಿರೆ ಪೇಟಕ್ಕಿನಿನಿಸಂ ಕನ್ನಡದೊಳ್‌ (ಕಂಠಾ- ೨-೪). [ಸಂ.7 
ಪೂರ್ವಶೈವ (ನಾ). ಶೈವದ ಪ್ರಭೇದಗಳಲ್ಲಿ ಒಂದು: ಶುದ್ಧಶೈನವ 
ಹೊದ್ದದೆ ಪೂರ್ವಶೈವವನಾಚಂಸದೆ ಮಾರ್ಗಶೈವವ ಮನ್ನಣೆಯ ಮಾಡದೆ 
ವೀರಶೈವವನಾಧರಿಸದೆ ಆದಿಶೈವವನೆನುಕರಿಸದೆ ಭೇದಿಸಬಾರದ ಲಿಂಗ 
ಕರದಲ್ಲಿದ್ದು ಕಂಗಳಿನಲ್ಲಿ ನಿಂದು ಮನದಲ್ಲಿ ಸಿಂಹಾಸನೆಂಗೈದು 
ಸಕಲೇಂದ್ರಿಯವ ಮಜ್‌ದೂ ಕಾಯದ ಜೀವದ ಹೊಲಿಗೆಯ ಬಿನ್ನಾಣದಿಂ 
ಬಿಚ್ಚಿ ದೇಜ್‌ೊಂದ ಅಜಸಲಿಲ್ಲವಾಗಿ ಬಯಕೆ ಅಜತು ಭವ ಹಿಂಗಿ 
ತಾನೆನ್ನದೆ ಇದೆರೆನ್ನದೆ ಏನುವೆನ್ನದ ಲಿಂಗೈಕ್ಕಂಗೆ ಸ್ವಾನುಭಾವದಿಂದ 
ನಮೋ ನಮೊ: ಎಂಬೆ (ಮೋಳಿವಹಿ. ೦೨೬-೪೯೨); ಶುದ್ಧ ಮಿಶ್ರ ಸಂಕೀರ್ಣ 
ಪೂರ್ವಮಾರ್ಗಶೈವಂಗಳಲ್ಲಿ ಕರ್ಮಭಕ್ರಿಯಲ್ಲದೆ ನಿರ್ಮಳಸದೃಕ್ತಿ ಎಲ್ಲಿ 
ಯದೋ (6ವಠ. ಮು. ೪3-೭೭). (ಸಂ.] 
ಪೂರ್ವಸಾಸನ (ನಾ). ಹಿಂದಿನ ಕಾಲದ ರಾಜಾಜ್ಞೆ ; ಪೂರ್ವಕಾಲೀನ 
ಶಾಸನ : ([ಪೆ]ರ್ಗ್ಗಡೆ ವಾಸುದೇವಯ್ಮನುಂ ಮಲ್ಲಯ್ಮನುಂ ಪೂರ್ವ 
ಸಾಸನಮರ್ಯ್ಯಾದೆ ಕೊಟ್ಟಿರ್ದ್ಹುದೆಂದು ಬಿನ್ನಪಂಗೆಯ್ಕ್ಯಲು (೩೪33: ೫x. 
[ಆಸಂ, ಪೂರ್ವಶಾಸನ] 
ಮುಂಚಿತವಾಗಿ ಮಾಡಿಕೊಳ್ಳಬೇಕಾದ 
ಏರ್ಪಾಡು, -ತಯಾರಿ : ಈ ಪೂರ್ವಸಿದ್ಧತೆ ಪ್ರದರ್ಶಕರೆ ಕಡೆಯಿಂದ, 
ಅದಕ್ಕಿಂತೆ ಹೆಚ್ಚಾಗಿ ಪ್ರೇಕ್ಷಕರ ಕಡೆಯಿಂದ ಆದಾಗ ಮಾತ್ರ ಆ ಪ್ರದರ್ಶನ 
ಸುಪೂರ್ಣ ಘಲದಾಯಿ (ಕಾನುರಾ. 60). [ಸಂ, ಪೂರ್ವಸಿದ್ಧತಾ] 
ಪೂರ್ವಸಿದ್ಧಾಯ (ನಾ). ಒಂದು ಬಗೆಯ ತೆರಿಗೆ: ರುದ್ರದೇವಂ ಪತಿ 
ಬೆಸಸಿದ ಧರ್ಮೊೋಕ್ತಿಯಿಂಂ ` ಪೂರ್ವಸಿದ್ಧಾಯದೊಳೊಲ್ಲಯ್ಯತ್ತು 
ಪೊಂನಂ ನಿಯ[ಮ]ದ ಪುರಾಣಕ್ಕೆ ಭೋಗಕ್ಕೆಂದು ... ಪೂಣ್ಣು ...ಧಾರಾ 


೬೦-೨೦; 1048). 


ಪೂರ್ವಸುರ ೫೭೭೦ ಪೂರ್ವಭಿಮಾಖ 
[ಪೂ]ರ್ವ್ವಕಂ ವಾಡಿ ಕೊಟ್ಟರ್‌ (1%. ೪ 39-90; 1138). [ಸಂ.) ಕಿರಣಂ (ಮಲ ಫು. ೪-೩): ಸುರುಚಿರ ಪೂರ್ವಾಚೆಳದೊಳ್‌ ಗುರುತರ 
ಪೂರ್ವಸುರ (ನಾ).- ಪೂರ್ವದೇವ ೨ : *ಸುರವೈಲಿಗಳು . . . ಅಸುರರು ಪೂರ್ಣೇಂದುವುದಯಿಪಂತಿತ ರುತ್ರೀಶ್ವರವದನೆ ಗಿರಿಜೆ ಭರದಿಂ ಗಿರಿರಾಜನ 
ಪೂರ್ವಸುರರೆನಲು ದೈತ್ಯರು” (ಕರಾ. ೩-೪). [ಸಂ. ತೊಡೆಯ ಮೇಲೆ ಬಿಜಯಂಗೆಯ್ದಳ್‌ (೧೦೪. ೪೪). [ಸಂ-] 


ಪೂರ್ವಸೂಚನೆ (ನಾ). ೧. ವಬಂಚಿತವಾಗಿ ಸೂಚಿಸುವುದಂ, 
ತಿಳಿಸುವುದಂ; ಮುನ್ಸೂಚನೆ : "ಪೂರ್ವಸೂಚನೆಗೆಯ್‌”' ಪರಾ. 
೨. ಮುಂದೆ ಒದಗಲಿರುವ ಘಟನೆಗಳ ವಿಚಾರವಾಗಿ ಮುಂಚೆಯೇ 
ತಿಳಿದು ಬರುವ ಕುರುಹು : ಅಪಘಾತದ ಪೂರ್ವಸೂಚನೆ ಸಿಕ್ಕಿದ ತಕ್ಷಣ 
ವಿಮಾ.:ಚಿಲಕ ಪ್ರಯಾಣಿಕರಿಗೆಲ್ಲ ಎಚ್ಚರಿಕೆಯನ್ನು ನೀಡಿದನು (ಕೂಂ)- 

[ ಸಂ. ಪೂರ್ವಸೂಚನ ] 

ಪೂರ್ವಸೂಚನೆಗೆಯ್‌ (ಕ್ರಿ). ಮುಂಚಿತವಾಗಿ ತಿಳಿಸು; ಮುನ್ಸೂಚನೆ 
ಕೊಡಂ : -ಇದೆಲ್ಲವುಂ ದೇವರ್ಗೆ ಪೂರ್ವಸೂಚನೆಗೆಯ್ದ ಬಬಾಕ್ಕೊಡ 
ಗೊಂಡು ಬರ್ಪೆಂ (ಶ650. ೩8.೧೪). [ಪೂರ್ವಸೂಚನೆ 4 ಕೆಯ್‌,) 

ಪೂರ್ವಸ್ಮಿತಿ (ನಾ). ಮೊದಲು ಇದ್ದ ರೀತಿ ; ಮೊದಲಿನ ಕ್ರಮ : 
ಅವಾಸಿತವಿಜಯಕಟಕನಾಗಿ ಪೂರ್ವಸ್ಥಿತಿಯೊಳ ಪೋಗಿ (ಅಂತ್ರ. ೦೩-೩ 6). 

[ಸಂ.1 

ಪೂರ್ವಸ್ಮರಣ (ನಾ). ಹಿಂದಿನದನ್ನು ನೆನೆಸಿಕೊಳ್ಳುವುದು ; 
ಹಿಂದಾದುದನ್ನು ನೆನೆಯುವುದು : ಆ.ಎಂಬುದು ಪೂರ್ವಸ್ಮರಣದೊಳಂ 

 ಪ್ರಸಿದ್ಧಿಯೊಳೆಮಂಂಟು (ಕನುದ. ೦೬೯ ವೃತ್ತಿ). [ಸಂ.) 

ಪೂರ್ವಸ್ಮರಣೆ (ನಾ). ಹಿಂದಿನ ಕಾಲದ ನೆನಪು; ಸ್ವಾಮಿಯಡಿಗೆ 
ಶಿರ ಬಾಗಿ ಬಂದೆವಿದೊ ಎಲ್ಲ ಸೀಮೆಯಿಂದ, ಅರಿವು_ಮುರೆವು: ಕಣ್ಣೆರೆದು 
ಕರೆದ ಆ ಪೂರ್ವಸ್ಮರಣೆಯಿಂದ (ಕಂಮು. ೩೪-೨). [ಸಂ. ಪೂರ್ವಸ್ಮರಣ] 

ಪೂರ್ವಸ್ವರ (ನಾ). [ವ್ಮಾಕ] ಸಂಧಿ ಮಾಡಬೇಕಾದಾಗ ಸಂಧಿಸ್ಥಾನ 
ದಲ್ಲಿರುವ ಎರಡಂಸ್ವರಗಳಲ್ಲಿ ಮೊದಲಂ ಇರುವ ಸ ಓರ : ಸ್ವರಮಿರೆ 
ಪರದೊಳ್‌ ಪೂರ್ವಸ್ವರಲೋವಂ ಕೃತವಿಭಕ್ತಿಗಕ್ಕುಂ ಪ್ರಕೃತಿಸ್ವರದೊಳುದೇ 
ದಂತಕ್ಕಾಚರಿಸುವರವಿನಷ್ಟನಾಮುಭಾಗಸ್ಮಿತಿಯೊಳ್‌ (ಕಾರ್ಕಾವ- ೩೨): ಎಧು 
ಇದು, ಕವಿ ಆರ್‌ ಎಂಬಿವನ್ನು ವಿಧಿದು, ಕವಾಂ*್‌ ಎಂದು ಪೂರ್ವಸ್ವರಕ್ಕೆ 
ಲೋಪಮಾಡಿ ಕೂಡಿಸಿದರೆ ಅರ್ಥಕ್ಕೆ ಹಾನಿ ಬರುತ್ತದೆ (4 va. ೭). {Xo.) 

ಪೂರ್ವಹಗೆ (ನಾ): ಮೊದಲಿನ ದ್ವೇಷ; ವಂಂಂಚಿನ ವೈರ : ಅಂತರಿಸದೆ 
ಕೊನ್ಲಿಯೆಂದು ಕಳುಹಿದ ತವ ಪೂರ್ವಹಗೆಯೊ (ಬನ್ಮರಾ, ೬- ೪). 

[ಪೂರ್ವ 4 ಹಗೆ (ಎಪಗ್ಗೆ)] 
ಪೂರ್ವಾಂಗ (ನಾ). ೧. ಮೊದಲನೆಯ ಭಾಗ; ಪೂರ್ವಾರ್ಧ : ನಂಟ 
ದ ಪ್ರಕಾರ ಶಾಂಡವವು . . . ನಾಟಕದ ಪೂರ್ವಾಂಗವಾಂಗಿ ಅಭಿನಯಿ 


pe) 
ಶಾಸ್ತ್ರ 


ಸಲ್ಪಡುತ್ತಿತ್ತು 4ಕಾರರ. ೩8೨). ವಿ. ಅಂಸ್ಸೈ ಮತ್ತು ಮಣಿಕಟ್ಟಿನ 
ಮಧ್ಯಭಾಗ : ಸೆಳೆಯುತ್ತಿರ್ಪಂತರಿಂ ಮೌರ್ವೀಯ  ಆಠಿನತೆವೆತ್ತಿರ್ಪ 
ಪೂರ್ವಾಂಗದಿಂ ಕಂಗೊಳಿಸುತ್ತು೦ (ಕಾಳುಂತ- 33-೩6). ೩. [ಜೆ ೈನ] 


ಎಂಬತ್ತುನಾಲ್ಕುಲಕ್ಷ ವರ್ಷಗಳ ಅವಧಿ : ರಾಜ್ಯದೊಳ್ಳಿಂದುವುಯ್ದು 
ಲಕ್ಕೆಯುಮಂಚಾನೂಜಿ ಪೂರ್ವಮಿಪ್ಪತ್ತೂನಾಲ್ಲು ಪೂರ್ವಾಂಗಮುಂ 
ಕಾಲಂ ಸಲೆ (83 ವುಂಪು. 0೨೨); ಎಂಬತ್ತು 
ಪೂರ್ವಾಂಗವೆಂದು ಹೇಳುವರು (ಕೃರುಶ- ೦೬). [ಸಂ.] 
ಪೂರ್ವಾಚಲ, ಪೂರ್ವಾಚಳ (ನಾ) - ಎ ಪೂರ್ವಗಿರಿ : “ಮೂಡವೆಟ್ಟಿಂದು 
ಪೂರ್ವಾಚಲಂ” (ಳರಸಾು. ೪೯-೩೦): ಬೀಡುಗೊಂಡಿರ್ದ ಕತ್ತಲೆಯ ಪಾಳೆಯ 
ಮೆತ್ತಲೋಡಿದುದೋ ನೋಡಿದವೆನೇದು ಪೂರ್ವಾಚಲದ ಕೋಡುಗಲ್ಲಂ 
ಪತ್ತುವಂತೆ ಮೆಅಕಿದಂ ಪ್ರಭೆಯೊಲೌನ್ನತ್ಯನಾದಿತ್ಯನು (8ಎ. ೨-೬೨). 
ಪೂರ್ವಾಚಳ : “ಪೂರ್ವಾಚಳಮೆ ಮೂಡವೆಟ್ಟಿಂದಕ್ಕುಂ” (ಕಂಳಂ- ೪೯): 
ಎಂಣಿಖಚಿತಾಸನದೊಳ್‌ ವಂನಿಗಣಪತಿಯಂ ನೃಪತಿ ತಂದು ಕುಳ್ಳಿರಿಸೆ 
ನಭೋಮಣಿ ಪೂರ್ವಾ ಒಳೆಚೊಡಾಮಣಿಯೆ)ನಿಸಿದನೆನೆ ಪೊದಬ್ಟುದಪಘನ 


ರಾಜ್ಯ 
ಇಲ್ಕುಲಕ್ಷವರುಷಗಳಾದರೆ ವೊಂದು 


16 


45 


ಪೂರ್ವಾಚಳ 'ಪೂರ್ವಾಚಲ' ನೋ. 

ಪೂರ್ವಾಚಾರ (ನಾ). ಹಿಂದಿನ ಕುಲದಿಂದ ಬಂದ ನಡವಳಿಕೆ ; ಸಂಪ್ರ 
ದಾಯ ; ಶ್ರೀಪ್ರಭುಮಾಣಿ ಪರಮಸುಭಗನ್‌ . . - ಪೂರ್ವ್ವಾಚುರದಾ 
ತೆಆಯಪ್ಪೈ ಈಯೆಮೆನ್ಹೊಡೆ ಪೊನ್ನೆಜನಂಂ ಚೋಲಮಹಾರಾಜನೆುಂ 
ಮೂವದಿಮ್ಚಪರ್ನ್ಟರ್ವರಾನ್ಕೊನ್ಹ್ನು ೬ ಶ್ರೀಧನೆಪತಿಆಚಾರಿವಾ (ಎಕ. 
೪1. ಮುದ್ಮಗಿ. ೦೦೮-೩: 8ನೆಯ ಕಳ) ; ಬಿಷ್ಮಾಖಂಡವ ಜನರು ಪೂರ್ವಾ 
ಚಾರಗಳಲ್ಲಿ ಬಹುಪ್ರೀತಿಯುಳ್ಳವರಾಗಿದ್ದಾರೆ (ಕೂಗೋಳ. ೨೦). [ಸಂ.] 

ಪೂರ್ವಾಚಾರ್ಯ (ನಾ). ಹಿಂದಿನ ಕಾಲದೆ ವಿದ್ವಾಂಸ,-ಪಂಡಿತ : 
ಪೂರ್ವಾಚಾರ್ಯರ್‌ ದೇಸಿಯನೆ ನಿಜ್‌ಸಿ ಖಂಡಪ್ರಾಸಮನತಿಶಯವಮಿದೆುಂದು 
ಯತಿಯಂ ಮಿಕ್ಕರ್‌ (ಕರಾ. ೦-೬೩); ಹೆನಿಮೂರುವಿಧವಾದ ಸನ್ನಿಪಾತ 
ಗಳಿಗೂ ಆಯೂಃಪ್ರುವತಾಣಂಗಳೆ ಅನಧಿಯೂ . . , ಪೂರ್ವಾಚಾರ್ಯ 
ರಿಂದ ಪೇಳಲ್ಪಟ್ಟಿರುವುದು (ಸಳೆವ್ಮಿ. ೦೬೯). [ಸೆ೨-] 

ಪೂರ್ವಾದತ್ತ (ಗಂ). ಹಿಂದೆ ಗಳಿಸಿಕೊಂಡ, ಸಂಗ್ರಹಿಸಿದ ; ಪೂರ್ವ 


ಸಂಚಿತವಾದ : ಜಲಧಿಯಲಿ ಫಣಿವದನದಲಿ ರಿಪುಬಲದ ಮುಖದಲಿ 
ಸಿಡಿಲ ಹೊಯ್ಲಂಲಿ . . . ಸಿಲುಕಿದಡೆ ಬಡಿಸುವವಲೇ ಪ್ರತಿಫಲಿತ ಪೂರ್ವಾ 
ದತ್ತ ಪುಣ್ಕಾವಳಿಗಳು (ಕುವ್ಮಾಗ: ೪-೨೩). [ಸಂ.] 
ಪೂರ್ವಾದ್ರಿ (ನಾ). - ಪೂರ್ವಗಿರಿ: ಪೂರ್ವಾದ್ರಿಯೊಳವರಾದ್ರಿಯೆ 
ನಿರ್ವಂದದೆ ತಾಗುವಂತೆ ತಾಗಿದುವು' ಗಜಂ (ಶಾರ್ಶಘ್ರು. ೩-೦೨೬)- [ಸಂ-3 
ಪೂರ್ವಾನುಭವ (ನಾ). ಹಿಂದೆ ಅನುಭವಿಸಿದುದು; ಇಂದ್ರಿಯ 


ಪಂೂಲಕವಾಗಿ ಅಥವಾ ಮಾನಸಿಕವಾಗಿ ಈ ಮುಂಚೆ-ಪಡೆದ ಅನು 
ಭವ: ಮತ್ತೊರ್ವಂ ಪೂರ್ವಾನುಭವವಂಂ ನೆನೆದು - . . ಕೆಳೆದಿಯೊಳ್‌ 
ನುಡಿದಂ (ಕಂದ್ರಪು. 5-೭೪ ವ)- [ಸಂ.) 

ಪೂರ್ವಾನುರಾಗ (ನಾ). [ಕಾವ್ಯಮಾ] ಪೂರ್ವಾನುರಾಗ, ಮಾನ, 
ಪ್ರವಾಸ ಮತ್ತು ಕರಂಣಾತ್ಮಕ ಎಂಬ ನಾಲ್ಕು ವಿಪ್ರಲಂಭಶೃಂಗಾರ 
ಪ್ರಭೇದಗಳಲ್ಲಿ ಒಂದು ; ಪ್ರಿಯೆ. ಪ್ರಿಯಕರರು ಒಂದುಗೂಡುವ 
ಉತ್ಲಕತೆಯಲ್ಲಿದ್ದರೂ ಅದು ಸಾಧ್ಯವಾಗದೆ ಉಂಟಾಗಂವ ಮರುಕ: 
ಸಮಸಂದು ನೋಡಿ ಮೇಣ್ನುಡಿದು ಮೇಣ್ಮನಂಗೊಂಡು ಕೂರ್ತು ಕೂಟಂ 
ತನ್ನೊಳ್‌ ಸಮಂನಿಸದೆ ಮಣಟುಗುವಾ ಮುಜುಕಮುಮದು ಪೂರ್ವಾನು 
ರಾಗಮೆನೆ  ಪೆಸರ್ವಡೆಗುಂ  (ಕೃಂಗಾರ. ೪-90) ;: ಪೂರ್ವಾನುರಾಗ 
ಮೆಂಬುದಭಿಲಾಷೆ ಅದು ದೈವ ವಾರವಶ್ಯಮೆಂದಿರ್ತೇಲಿಂ (6ಠ6. ೦-೩೪ ತ). 

[ಸಂ.7 

ಪೂರ್ವಾಭಾದ್ರ (ನಾ). ಇಪ್ಪತ್ತೇಳಂ ನಕ್ಷತ್ರರಾಶಿಗಳಲ್ಲಿ ಇಪ್ಪತ್ತೈದನೆ 
ಯದು : ಪೂರ್ವಾಭಾದ್ರಾ ಅಜಪಾದ ಪೂರ್ವ ಪ್ರೋಷ್ಮವದ ಯಾಳ೪ 
ಪೂರ್ವಾಭಾದ್ರ ನಕ್ಷತ್ರ ಕೈ ಪೆಸರು (ಳಾಸ್ಮರ. ೬೩-೬). [ಸಂ. 

ಪೂರ್ವಾಭಾದ್ರಪದೆ (ನಾ) ಪೂರ್ವಾಭಾದ್ರ : ಪುಬ್ಬೆಯುತ್ತರೆ 
ಶತವಿಶಾಬೆ ಸಂದ ಪೂರ್ವಾಭಾವ್ರ ಪದೆ ಮೂಜಹವು (ಹಂಗರ: ೦೪-೨)- 

[ಸಂ. ಪೂರ್ವಾಭಾದ್ರ ಪದಾ] 

ಪೂರ್ವಾಭಾದ್ರೆ, (ನಾ). - ಪೂರ್ವಾಭಾದ್ರ : ಅಶ್ವಿನಿ ಭರಣಿ. . - 

ಪೂರ್ವಾಭಾದ್ರೆ ; - - ರೇವತಿಗಳೆಂಬಿಪ್ಪತ್ತೇಳು ತಾರೆಗಳೌ (ಏವೇಳ. ೨೩೪). 
[ಸಂ. ಪೂರ್ವಾಭಾದ್ರ] 

ಪೂರ್ವಾಭಿಮುಖ (ನಾ). ೧. ಮೂಡಣದಿಕ್ಕಿಗೆ ಎದುರಾಗಿ ಇರುವ 
ವನು ; ಫೂರ್ವದಿಕ್ಕಿಗೆ ಮಂಖ ಮಾಡಿದವನು : ಯೋಗ 
ಪೆಲ್ಮಂಕಾಸನದಿಂದಂ ಯೋಗನಿರೊ:ಧದೆೊಳ್‌ ಪೂರ್ವಾಭಿಮುಖನಾಗಿರ್ದಂ 


ಪೂರ್ವಾಮರ ೫೭೭೧ 
(ಕಂಪು. ೧೬-೪೦ ಈ); ಪೂರ್ವಾಭಿಮುಖಂ ಜಿನೆಶಿಶು . . . ಕನಕೋರ್ವೀಧರ 
ಶಿಖರದಂತೆ ವಿಗೆ ಸೊಗಯಿಂಸಿದಂ (ರೇಕಿ. 09-08) 2೨. ಪೂರ್ವ 
ದಿಕ್ಕಿಗೆ ಎದುರಾಗಿರುವುದು : ವಿಂಧ್ಯಪರ್ವತಗಳು . . - ನರ್ಮದಾ 
ನದಿಯ ಉತ್ತರದಲ್ಲಿ ಪೂರ್ವಾಭಿಮುಖವಾಗಿ ಹಾಯಂತ್ತವೆ 
(ರೂಗೋಳ- ೩೧). [ಸಂ.] 5 
ಪೂರ್ವಾಮರ (ನಾ). - ಪೂರ್ವದೇವ ೨: ಪೂರ್ವಾಮರರೊೊಳಾ 


ದುದು ಧುರ ಮಹಾದ್ಭುತಮಾಗಿ (998೫. 0-೨೬), ಮಧಿಯಿಸಿದೊಡಂ 
ತತ್ತಿಂಧು ಪೂರ್ವಾಮರಾಮರರ ಬಲ್ವಾವ ಪಿಡಿಸುತುಚ್ಚೆ,ಶ್ರವಮೆನಿಪ್ಪ 
ಹಯಂವ ಸರ್ವಬಾಧೆಯೊಳಿತ್ತಂ (ಠಾರಕಂ. ೭-೦೨). [ಸಂ, 

ಪೂರ್ವಾಯ (ನಾ). ಇ ಪೂರ್ಬಾಯಂ : ರಾಮನಾಥದೇವರಿಗೆ ಆಗುವ 
ಚಿಕ್ಕ ಕೊಡಲಿಯ ಹನಸವಾಡಿಯ ಪೂರ್ವೂಯ ಆವೂರ್ವ್ವ್ವಯ 
ಆಳುಯನನಸ ಯ  ಯೇನಂಯಿಲ್ಲೆಂದು ಧಾರಾಪೂರ್ವ್ವಕ ಮವನಾಡಿದ 
ಧವರ್ಮ್ಮಿ (ಎಳಿ, ೪11. ಶಿವರೊ. ೬೦-೩ ; 1313); ರಾಮದೇವರಂಗಭೋಗಕ್ಕೆ 
ಕೊಟ್ಟ ಧರ್ಮವಿದಕೆ ಪೂರ್ವಾಯವವೂರ್ವಾಯವೊಂದಿಲ್ಲ (ಎಕ. ೪೩೭. 
ಕಿನರೊ. ೬೯-೨೬; 1320). (ಸಂ. 

ಪೂರ್ವಾರ್ಜಿತ (ಗು). ೧. ಹಿಂದೆ ಗಳಿಸಿದ ; ಪೂರ್ವಜನ್ಮದಲ್ಲಿ ಸಂಪಾದಿ 
ಸಿದ : ಯಥಾಕಿಲಾನುಭವನ ತಪೋನಿವಿತ್ತವತಾಗಿ ಸವಿಪಾಕಾವಿಪಾಕ 
ರೂಪದಿಂ ಪೂರ್ವಾರ್ಜತಕರ್ಮನಿರ್ಜರಣಂ ನಿರ್ಜರೆಯೆಂಬುದು (6ಂಫು- 
99-೬೩೩ ಪ): ಗಣಪತಿಯಷ್ಟು ನಿಷ್ಠೆಯಿಂದ ಅಷ್ಟೊಂದು ದೀರ್ಫಕಾಲ 
ಸಾಧನೆಮಾಡಿದ ಒಬ್ಬನನ್ನೂ ಅವರು ಕಂಡಿರಲಿಲ್ಲ. ಅದಕ್ಕೆ ಪೂರ್ವಾರ್ಜತ 
ಪುಣ್ಯವಿಶೇಷ ಬೇಡವೆ? (ತೂತ. ೩6). ೨. ಹಿರಿಯರು ಗಳಿಸಿ ಕೊಟ್ಟ; 
ಪೂರ್ವಜರಿಂದ ಸಾಗಿ ಬಂದ : ಅವರಿಗೆ ಪೂರ್ವಾರ್ಜಿತ ಆಸ್ತಿ ಏನೂ 
ಇರಲಿಲ್ಲ, ಸ್ವಂತ ಪರಿಶ್ರಮದಿಂದಲೇ ಅವರು ಮುಂದೆ ಬಂದರು (ಕೂತಿ)- 

೩. ಹಿಂದೆ ಗಳಿಸಿದುದಂ ; ಪೂರ್ವಸಂಚಿತವಾದದಂ : 


(ನಾ). 

ಸಮ್ಮಗ್ಗರ್ಶನ ಜ್ಞಾ ನಚಾರಿತ್ರವಿಷಯವಮಂಪ್ತಅ್‌ವು . - . ಅದೆಂತೋ 
ಪೂರ್ವಾರ್ಜಿತಮವಪ್ಪ ಮಹಾಸುಕೃತವಿಶೇಷದಿಂ ಪ್ರಾಪ್ತಮಾದುದು 
(ಹೀನಂ. ೧೦೪೬-೨೩). ೪. (ಆಲು) ಹಣೆಬರಹ : ಪಣೆಯೊಳಂ 


ಪೂರ್ವಾರ್ಜಿತಂ ಹಾಗಿರಲ್‌ ಕೊಲನೇ ಕ್ಷುದ್ರ ಸಮರ್ಥನಂ (ತೋಮೆಃಶೆ. ೩೦)- 
(ಸಂ.] 


ಪೂರ್ವಾರ್ಣವ (ನೂ). ಮೂಡಣ ಕಡಲು; ಪೂರ್ವಸಮುದ್ರ : 
ಪೂರ್ವಾರ್ಣವಮಂ . . . ನೋಡಿದಂ ಚಕ್ರನಾಥಂ (ಅದಿತ್ಯ. ೦೨-೬೦). 
[ಸಂ.] 


ಪೂರ್ವಾರ್ಧ (ನಾ). ಮೊದಲನೆಯಂ ಅರ್ಧಭಾಗ : ಕಂದದ ಪೂರ್ವಾರ್ಧ 
ದೊಳನುಸಂದಿಸಲಾರ್ಯಾಪರಾರ್ಧಮದನುಕ್ರಮದಿಂದೊಂದಿರ್ದೊಡೆ 
ಸಂಕೀರ್ಣಕಂ (ಉರೋಂಜು. 9-3೩9) ; ಈ ಶತಮಾನದ ಪೂರ್ವಾರ್ಧ 
ಕೈಂತಲೂ ಉತ್ತರಾರ್ಧದಲ್ಲಿ ಭಾಷಾವಿಜ್ಞಾನದ ದೃಸ್ಟಿಯಿಂದ. . .ಒಳ್ಳೆಯ 
ಕೆಲಸ ನಡೆಯುತ್ತಿದೆ (ರ್ರಾಂಏ- ೦೩೨). (ಸಂ.] 

ಪೂರ್ವಾರ್ಧಗೋಳ (ನಾ). ಭೂವಂಂಡಲದ ಪೂರ್ವಭಾಗ : ಪಶ್ಚಿ 
ಮಾರ್ಧಗೋಳದಲ್ಲಿರುವ ಭೂಮಿಯ ಎರಡರಷ್ಟಕ್ಕಿಂತಲೂ ಪೂರ್ಮುರ್ಧ 
ಗೋಳದಲ್ಲಿರುವ ಭೂಮಿಯು ಹೆಚ್ಚಾಗಿದೆ (ಳೂಗೋಳಿ. ೦೩)- 

[ಸಂ. ಪೂರ್ವಾರ್ಧಗೋಲ] 

ಪೂರ್ವಾಶ್ರಮ (ನಾ). (ಸಂನ್ಯಾಸಕ್ಕೆ) ವಂಂಚಿನ ಆಶ್ರಮ ; ಬ್ರಹ್ಮ 
ಚಯ ಅಥವಾ ಗ ಓಹಸ್ಮಾಶ ವಂ: ಶೈವಪಂಥೀಯಸಂನ್ಕಾಸಿಗಳು 
ತಮ್ಮ ಪೂರ್ವಾಶ್ರಮದ ಮನೆಯನ್ನು ಅಪರಿಚಿತಸ್ತಳವೆಂದು ತಿಳಿಯು 

(ಸಂ.] 


ತ್ತಾರೆ (ಆಕ್ರಮ. ೨೪). 


ಪೂರ್ವಾಶ್ರಯ 


ro 


930 


40 


& 


(ನಾ). ಹಿಂದಿನ ಇರವು; ಮೊದಲಿನ ಅಸ್ತಿತ್ವ ; | 


ಪೂರ್ವೋಕ್ತೆ 


ಗುರುಕಾರುಣ್ಕವ ಹಡೆದ ಭಕ್ತನು ಹಿಂದಣ ಪೂರ್ವಾಶ್ರಯವ ಚೆರಸಿದರೆ 
ಗುರುದ್ರೋಹೆ ಲಿಂಗದ್ರೋಹ ಜಂಗಮದ್ರೋಹ ಆಚಾರದ್ರೋಹ 
ಪ್ರಸಾದದ್ಯೋಹ (ಸರ. ೬೬೭): ಇಂತಪ್ಪ ಪದಾರ್ಥದ ಪೂರ್ವಾಶ್ರಯವನು 
ಶಿವಮಂತ್ರ ಶ್ರೀವಿಭೂತಿಯಿಂದೆ ಕಳೆದು ಶುದ್ಧಸಂಸ್ಕುರವೆನಿಸಿ . - 
ಶಿವಲಿಂಗಕ್ಕೆ ಅರ್ಪಿಸಿದಲ್ಲಿ ಶಿವಪ್ರಸಾದವೆನಿಸಿತ್ತು (೨೭ಂ6ೇ. ೦೩೨-೨೪). [ಸೆಂ.] 

ಪೂರ್ವಾಷಾಢ (ನಾ). ಇಪ್ಪತ್ತೇಳುನಕ್ಷತ್ರಗಳಲ್ಲಿ ಇಪ್ಪತ್ತನೆಯದಂ 
ಮತ್ತು ಆ ನಕ್ಷತ್ರದಲ್ಲಿ ಬರುವ ಮಳೆ ; ಅರ್ದೆ ಪೂರ್ವುಷುಢ . . - 
ಮಖೆಯೆ೨ಬುವೇ ಕ್ರಮದಿಂದ ಷಡ್ಜಾದಿ ಸ್ವರಂಗಳ ಜನ್ಮನಕ್ಷತ್ರಂಗಳು 
(ಏನೇ, ೨೩೦). (ಸಂ. ಪೂರ್ವಾಷಾಢಾ) 

ಪೂರ್ವಾಸನ (ನಾ). ಮುಂದಿನ ಆಸನ; ಪೂರ್ವಪೀಠ : ಪೂರ್ವಾಸನ 
ದೊಳ್‌ ಪದೆಪಿಂ ಪಾರ್ವತಿಯಂ ಹರ್ಷವೇಅಕ ಬಿಜಯಂಗೆಯನ್ನುತ್ತ . . - 
ಪರ್ವತರಾಜಂ ಪುರಕ್ಕೆ ತಿರುಗಿದನಾಗಳ* (೧೦೪. ೩-೦೦೨); ಮಹಾದೇವಿ 
ಶರ್ವಾಣಿ ಸಮಸ್ತಾಧಿಕ್ಕೆ ಪೂರ್ವಾಸನದೊಳಿರೆ ಬರುತ್ತೊಬ್ಬದಂ ಶೈಳಮ 
(ಗಿಂಕ. ೩.೦೦೩). [ಸಂ.) 

ಪೂರ್ವಾಹ್ಞ (ನಾ). ಸೂರ್ಯೋದಯದಿಂದ ವಂಧ್ಯಾಹ, ದ ವರೆಗಿನ 
ಕುಲ; ಹಗಲಿನ ಪೂರ್ವಾರ್ಧ : ಪೂರ್ವಾಹ್ಮದೊಳಾಂ ಕಂಡ 
ಬಲಾಕೆಯೆ ಮತ್ತೊಂದಿದಲ್ತು (ಶತ್ತ್ವಶ್ರ. ೩೬): ಆಯೇಷೆಯ ಸೌಂದರ್ಯ 
ಪೂರ್ವಾಹ್ನದ ಸೂರ್ಯರಶ್ಮಿಯಂತೆ (₹0ರು- om)- [ಸಂ.) 

ಪೂರ್ವಿ (ನಾ). [ಸಂಗೀತ] ಒಂದು ರಾಗದ ಹೆಸರು; ಪೂವಿ: ಇಗವು 
ರಕ್ತದ ಒತ್ತಡವನ್ನೂ . . . ಗುಣಪಡಿಸುವುವೆಂಬ ಭಾವನೆ ಉತ್ತರ 
ಭಾರತದಲ್ಲಿದೆ (ಛಾಕದ- ೩೪೪); ಆನಂದಭೈರವಿ ಮುಗಿಯುವುದೇ ತಡ 
ನೇರವಾಗಿ ಪೂರ್ವಿರಾಗವನ್ನೆತ್ತಿಕೊಂಡ (ಸಂರ್ಮಾಕಾ, ೦೬). [ಸಂ. ಪೂರ್ವೀ) 

ಪೂರ್ವಿಕ (ಗು). ೧. ಹಿಂದಿನ; ಪೂರ್ವಕಾಲದ ; ಪೂರ್ವಕಾಲದಿಂದ 
ಬಂದ: (ನಾ). ಪಿ. ಹಿರಿಯ; ಪೂರ್ವಜ; ವಂಶದ ಹಿಂದಿನ 
ವ್ಯಕ್ತಿ ; ನನ್ನ ಪೂರ್ವಿಕರನು ಕುರಿತೀಗ ಹೇಳುವೆ ತಿಳಿದಷ್ಟು ಸಂಗತಿಗಳನು 
(ಇಂಕಾಶೆ. ೪-೦೦), ವೊದಲು ಮಗುವಿನ ಪೂರ್ವಿಕರ ಇತಿಹಾಸವನ್ನು 
ಸಂಗ್ರಹಿಸಬೇಕು (ಶಿಕ್ಷದ. ೯೬). [ಸಂ.7 

ಪೂರ್ವಿಗ 'ಪೂರ್ಬಿಗ' ನೋ. 

ಪೂರ್ವೀಕ "ಪೂರ್ಬಿಗ' ನೋ. 

ಪೂರ್ವೆ (ನಾ). ೧. ಮೂಡಣ ದಿಕ್ಕು : “ಐಂದ್ರೀ, ಪೂರ್ವಾ, ಪ್ರಾಚೀ-- 
ಈ ೩ ಮೂಡಣ ದೆಸೆ” (ಪಕಾಯು: ೦೭-೦೦೦). ೨. ಇಪ್ಪತ್ತೇಳು ನಕ್ಷತ್ರ, 
ಗಳಲ್ಲಿ ಒಂದು; ಪುಬ್ಬೆ ನಕ್ಷತ್ರ ಮತ್ತು ಆ ನಕ್ಷತ್ರದಲ್ಲಿ ಬರುವ 
ಮೆ ; ಭರಣಿ ಮಘಿ ಪೂರ್ವೆ ಕೃತ್ತಿಗೆ . . - ಎಂಬೇಟುಂ ವೈಶ್ವಾನರ 
ಮಂಡಳಮೆಂಬ ನಾಮಮಂ ತಳೆದಿರ್ಕುಂ (ಊಳೋಕ. 9-60): ಮಖಾ 
ಪೂರ್ವಾ ಉತ್ತರಾಶಕ್ಷತ್ರಗಳ ಮಳೆಗೆ ಹತ್ತಿಯ ಬಿತ್ತಿಗೆಯಾಗುತ್ತದೆ 
(ಹಖಂಂಯಿ. ೪-೨೬). [ಸಂ. ಪೂರ್ವ) 

ಪೂರ್ವೇತರ (ಗಂ). ಪಶ್ಚಿಮದ: ಪಡುವಣ ದಿಕ್ಕಿನ : ಘೆನಸಂಧ್ಕಾ 
ರಂಗತೀವ್ರಾನಲನೊಳೊಲವಿನಿಂ ಕಾಸಿ ತಿಗ್ಮಾಂಶುವೆಂದೆಂಬ ನವೀನ 
ಸ್ವರ್ಣಸಶ್ಸಿಂಡಮಂ . , , ಪೂರ್ವೇತರಶರನಿಧಿಯೊಳ್‌ ಕಾಠನೆಂಬೋ 
ಜನಳ್ಹ ಲ್ಹನಿಸುರ್ಬೇಳದೋ ಕಾರ್ಬೊಗೆಯೆನೆ ದೆಸೆದೀವಿತ್ತು ಘೋರಾಂಧ 
ಕಾರೆಂ (ರಾಜಕ. ೦೦-೦೪): [ಸಂ.7 

ಪೂರ್ವೇತಿಹಾಸ (ನಾ). ಹಿಂದಿನ ಕಥೆ : ಪೂರ್ವಚರಿತ್ರೆ : ತುಸು ನೀಳ 
ವಾಗಿಯೊ ಮನದೊಳು ಮೂಡಿತು ಪೂರ್ವೇತಿಹಾಸದ ನೆಳಲು (wns: 
೬೦-೪೪). [ಸಂ.7 

ಪೂರ್ವೋಕ್ತ (ಗು). ೧. ಹಿಂದೆ ಹೇಳಿದ; ಮೊದಲೆ ತಿಳಿಸಿದ,- 
ನಿರೂಪಿಸಿದ : ಆ ವಾಕ್ಕಮುಂ ವಿಜ್ಞಾನಮೆಂಬೆಯವಪ್ಪೊಡೆ ಪೂರ್ವೋಕ್ತ 


ಪೂರ್ವೊೋದಿತ 


ದೋಷಪಾಷಾಣಸಂಚೂರ್ಣಿತವಾಶಿಯೈ ಏನನೇತಆಕೊಳ್‌ ನಿಶ್ಚಯಿಸುವೈ । 

(೪8ತ್ರ- ೨-೦೦ ವ); ಪೂರ್ವೋಕ್ತಸ್ಮಿತಿಯೊಳ್‌ ವಜ್ರ ಕವಾಟೋದ್ಧಾಟನಂ 

ಗೆಯ್ದು (ತಿ. ೦೦-೬೭ 5). (ನಾ). ೨. ಮಬಂಚೆ ವ 

ಮೊದಲು ನಿರೂಪಿತವಾದಂದಂ : ವಿಶ್ವಸಾರೋತ್ತರಾಗ್ರ ನಿರ್ಮಳಸೂತ್ರ 

ದಿಂದ ಪೂರ್ವೋಕ್ತವಹ. ಕಾರ್ಯಂಗಳೊಳು ಶಬ್ದವೃತ್ತಿ ಹೋಲುತ್ತ, 
ವಿರ್ದುದಲ್ಲಿ (ಕ್ಕ ತ. ೬-೨-೩6); ಎದುರುಗೋಡೆಯುಲ್ಲಿ ಪೂರ್ವೋಕ್ತವಾದ 
'ಕಿಟಿಕಿಗಳ ಮಧ್ಯೆ . . . ಗಡಿಯಾರವಿದೆ (ಓ6ಕಯೋ.- ೧)- [೫ಂ.) 

ಪೂರ್ಮೋದಿತ (ಗು). -ಪೂರ್ವೋಕ್ತ ೧: ದ 
ನೆನೆಯದೆ ಪೂರ್ಮೋದಿತಾರ್ಥಪದಪದ್ಮಶಿಗೊಂದಿನಿಸುಂ ಎಳೇಷಮಿಲ್ಲದೆ 
ಜನಿಯಿಸಿದ ಪದಾರ್ಥಂ (ಕರಾ. ೦-69)- (ಸಂ. 

ಪೂರ್ವೋಪಾರ್ಜಿತ (ಗು). -ಪೂರ್ವಾರ್ಜಿತ ೧: ಅಂತವರ್‌ ಕರ್ಕಟಕೇಶ 
ಚೆರ್ಮರಾಗಿ ಪುಟ್ಟೆ ಪೂರ್ಮೋ ಪಾರ್ಜಿತಸುಕೃತಮಹೀರುಹನಿಶಾಕರ 
ನಿಜಾಂಗುಳಿನಿಸ್ರವದ್ದುಗ್ಡಾಜೃಧಾರೆಯ ಸವಿಯಂ ಸೇವಿಸಲೇಟಕ:ಟು 
ದೆವಸಂಗಳುಂ ಪೋಗೆವೋಗೆ (140ತಿತ್ಸ. ೬-೦೦೬ ವ): ನೀಳನೆಂಬ ಮಾದೆಗಂಗಂ 
ಕೌಶಂಬಿಯೆಂಬ ಮಾದೆುಗಿಗು: ಮಗಳಾಗಿ ಪೂರ್ಮೋಪಾರ್ಜತ ಶುಭಾನು 
ಪೂರ್ವಿನಾಮಕರ್ಮೋರ್ವೀರುಹಪರಿಪಾಕಫಳಮನನುಭವಿಶುತ್ತು೦ (ಸುಳುತೂ. 
೫-೨೧ ರ): (ಸಂ.] 

ಪೂಲತೆ (ನಾ). ಹೂವು ಬಿಟ್ಟಿರುವ ಬಳ್ಳಿ : ಪೂಲತೆ ಪೂಗಿಡು ಪೂಮರೆ 
ಸಾಲಿಂದಲ್ಲಲ್ಲಿ ಕೇರಿಕೇರಿಗಳೊಳ್‌ ಚೈತ್ಕಾಲಯದ ಮುಂದೆ ತುಂಬಿಯ 
ಜಾಳಂ ಮದಮೇಅ್‌ ಮೆಲಕವವಾ ಪರಿಮಳದೊಳ"್‌ (ಎಳ. ೪11, ತೊರ೦ಲ- 
೨೬೦-೨೨ ; 1408)- [ಪ್ಯೂಲತೆ) 

ಪೂಲಿ,, ಹೂಲಿ, (ನಾ). ಒಂದು ಬಗೆಯ ಸಸ್ಯ : ಪೂಲಿಯ ಪಣ್ಣಂತೆ 
ಪೊಅವಾಯ್ವ ಕೀವುಂ (ರರಾಕ್ಕ. ೪.೩೩); ಅದಲಿ ಬಟಾವಿಡಿದು ಬೆಳೆದ 
ಬಳ್ಳಿಯ ಪಸಿಯ ಪುಲ್ಲ ಪೂಲಿಯ ನಾನಲನಜ್‌ದು ನಡೆವಾಗಳ* (ಲನ, 
೩೪೨ರ). ಹೂಲ್ಕಿ : “ ಶಂಬಾ ಸುಖನಿ ಹೂಲಿಯಕ್ಕು೦ ” (ಮಂಗಾ. 
೩:30): ಪರಿವತಿಸುರಂ ಪಿರಿದಾಗಿರೆ ಹೂಲಿಯ ಬೇರ ತಿಗುಣನೆವ್ನೊಯ 
ವೊಸರೊಳ" ಬೆರಸಿಟ್ಟು ಸೈಂಧೆವಂ ಕೂಡಿರೆ ಮೆಲುವುದು ದಿವ್ಕಯೋಗ 
ಮಿದು ಪರಿಹಣಕುಂ (ಕರ್ಮಾಳಾ. ೪-೧3) : ಹೂಲಿ ಮಾಲಿನಿ 'ಬನ್ನಿ ಹೊನ್ನೆ 

. . ನಾನಂಭೂಜದೊಗ್ಗಿನಿಂ ಕಾನನಂ ಕಣ್ಣೆಸೆದುದು (ಸೋಮಶ. ೩-೨). 
[ದೇ.॥ ತಮಿ. ಪೂಳ ; ತೆಲು. ಪೂಲಿ./ಹಿಂ. ಪೂಲೀ, ಪೂಲಾ) 

ಪೂಲ್ಕಿ, ಹೂಲಿ, (ನಾ). ೧. ಒಬ್ಬಾತನ ಹೆಸರು: ಪೂಲಿಯೂ ಕೊಂಗಿಯೂ 
ಕಾಲಿಯನ್ಮುನೂ ಇಟ್ಟು ಕೊಟ್ಟರ್‌ (ಎಳೆ. ೪111, ೩೨ರ. 3೨-೦೦; 
ಸು. 800). ೨. ಒಂದು ಊರಿನ ಹೆಸರು : ಅರವಡ್ಡಗಿಯರವದರ್ಪೂಲಿ 
ಯವರ್ಪಾಡಿದ ಸಿಲಿಕವರ್ನ್ಮ (ಎಳ. ೪111. ಸೊರೆ೦. ೨೨-೧೦: ಸು. 600); 
ಸ್ವಯಂಬುದೇವರ ದೇಗುಲದ ಪೂಲಿಯ ಪಣ್ಣಿತರ ವಿದ್ಕಾಶಿಷ್ಯರ್ಕೊಬ್ಬನ 
ವಕ್ಸಾಣಿಜೀಯರ ಶಿಷ್ಕರಪ್ಪ ಕಾಳಗ್ನಾನಿ ವಕ್ಪಾಣಿಜೀಯರ್ಗ್ಗೆ ಧಾರಾ 
ಪೂರ್ವ್ವ ₹೦ ವಿದ್ಯಾಬಾನವಹಿಗೆ (೫33. ೫1-1. ೪6-೯: 1002): ಪಡುವಲು 
ಪೂಲಿಯ ದಶಕಂ ಒಡ[ಗಲು) ಪೆರ್ವೃಟ್ಟಿ (ಇ೩7ಇಇ. ೫೪: ೩೦-೪೪ 142). 
ಹೂಲ್ಕಿ : ೨. ಅಬ್ದಗರ್ಭಸಹಿತಂ ಶ್ರೀಹೂಲಿಗೆಯ್ತುಂದು ನಿನ್ಹಾರಾಧ್ಯೆಂ 
ಕರುಣಾರಸಾರ್ದ್ವಹೃದಯಂ ರಕ್ಷಿಕ್ಕೆ ಸಾಸಿರ್ವೈೇರಂ (ಕೂ. 7. ೩೩೨೩; 3162); 
ಆ ಸಿದ್ದೇಶ ್ವೈರಾಚಾರ್ಯ ಚಂದ್ರಭೂಷಣದೇವರು ಹೂಲಿಯ ಯುಶ್ವರಭಟ್ಟರ 
ಕೈಯಿಂ ೫೫೫ ಗೆಳೊಟ್ಟ. .. ವೊಂದು (ಳಳುಂ. 8.೩ : 9). 

ಪೂಲಿ, (ನಾ). ಒಂದು ಬಗೆಯ ಚಿನ್ನದ ನಾಣ್ಯ : (೪. ' ಕಾಲ್ಪೋಲಿ 
ರೂಪಾಯಿ ' ಹೋ. [ದೇ.॥ ತೆಲು. ಪೂಲಿ] 

ಪೂಲಿಕುಂಟೆ. ಹಣಲಿಕುಂಟೆ (ನಾ). ಒಂದು ಊರಿನ ಹೆಸರು ; 
ಆಗ್ನೇಯದ ಎಲಂಟೆ ಒಣ್ಬಯಿನ್ನೆ ಪೂಲಿಕುಣ್ರೆಯಿನ್ನೆ ಪೆರ್ಬಳದೆೊಳಗಣ 


೫೭೭೨ 


30 


15 


ಪೂವಡಿಗ 


ಚಾದುಪೊಲದಿನ್ನೆ ಪಿರಿಯೊಲಕ್ತಿಯ ಕೈವರದೊಳ್‌ ಒನ್ನು ಮಾನ್ಯಂ (ಎಳ. . 
(3), ಶಕ್ಕಬ. ೧೦೦೬-೩೦ ; 860. ಹೂಲಿಕುಂಟೆ : ಹೂಲಿಕುಂಟೆ ಚಂದ 
ನಾಯಕನ ಮಗ ತಳಪಾಆ ದೊಡ್ಡಗೆ ಕಾಚಪೊಡೆಯ ಆಗಳಿ ತಳವಾಲ್‌ಕೆನೂ 


ಆಚೆಂದ್ರಾ(೦)ರ೯ಸ್ತಾಇಯಾಗಿ ಕೊಟ ಶಾಸನ (3922... 2% 
೩0೪-೧; ?). [ಪೂಲ್ಮಿ 4 ಕುಂಟೆ] 
ಪೂಲಿಕೆಆ್‌ (ನಾ). ಒಂದಂ ಊರಿನ ಹೆಸರು : ಪೂಲಿಕೆಅಕ ಕಾದವಂೂ 


`'ಕಣ್‌ಮೊರೈಡಿ' (ಎರಿ. ೦೯೨೪: 60-060; 799). [ಪೂಲ್ಮಿ -- ಕೆಲ್‌) 

ಪೂಲು (ನಾ)- ಸಂಕ; ಸೇತುವೆ: ಕಟ್ಟೆ: ಹರಿಹರದ ಹತ್ತರ ಈ 
-ಹೊಳೆಗೆ ದೊಡ್ಡ ಪೂಲು ಕಟ್ಟಿದ್ದಾರೆ (ಕಳಾಗೆ. ೧೨) ; ಅಪ್ಪಣ್ಣನೆ ಲೋಕಾ 
ಪುರದ ಹಳ್ಳದ ಪೂಲಿನ ಮೇಲೆ ಬರುಶ್ತಿದ್ದನು (ಕಂ೦ಕು.೦೩೭). 

[-ಪಾಠ. ಹಿಂ. ಪುಲ್‌; ಮಲಾ. ಪೂಲ) 

ಪೂವ (ನಾ). ಒಂದು ಬಗೆಯ ಔಷಧೀಸಸ್ಯ : ರಜನಿ ಕೃತಾಂಜಲಿ 
ಕಳವಿಗೆ ಬಜೆ ಗಂಧಕ ಪೂನಮೆಂಬಿವಂ ತವೆ ತಿಲತೈಲಜಳಾನ್ವಿತಘೃತದಿಂ 
ದಂಬುಜಾಕ್ಷಿಯರ್ಗೆಅ*್‌ಯೆ ನಸ್ಕಮಂ ಮೊಲೆ ಬರರ್ನಂ (ರೋಕೋಶ. ೯-೦೬೦). 
“ ಸುಗಂಧಿ” (ಊೋಳೋಶೆ, ಟೀಕು). 

[ದೇ.॥ ತಮಿ. ಮಲ. ಪೂವ- ಅರಗಿನ ಮರ] 

ಪೂವಂಡು (ನಾ). ಹೂವಿನ ರಸ; ಮಕರಂದ ; ಪುಷ್ಪರಸ ; ಅಂಚಿ 
ಕೊಂಚೆ ಪೂವಂಡು ಗಿಳಿವಿಂಡು ರಂಜಿಸುವ ಕಾದಲರೆಲರ*" ಸವಿಮಾವು 
ಪೂವು . .- - ಸೊಂಪು ಪೆಂಪಿಂದೀ ಪುರೋಪವನಮೆಸೆದಿರ್ಪುದು 
(ಕೆಏಫ್ರು. ೧೦-೨೦) ; ಬರೆ ಹೀರಿ ಪೊವಂಡನುರೆ ಸೊಕ್ಕಿ ರೋಂಕರಿಪ ಮರಿ 
ದುಂಬಿಗಡಣದಿಂ . - . ಒಪ್ಪುವೊಂದುದ್ಯ್ಕಾನಮಲ್ಲಿರ್ದುದು 
6-೬೬). [ಪ್ಯೂ ಬೀಡು] 

ಪೂವಕ್ಕಿ, ಹೂವಕ್ಕಿ (ನಾ). ೧. ದುಂಬಿ: ಭ್ರಮರ: ಕುರುಳೊ 
ಪೂವಕ್ಕಿಗಳ ಬಳೆಗವೊ ಅರೆವೆಅಕಿಯೊ ಪಣೆಯೋ . . . ಪೇಳಲೇನೆಂದ 
(ಹೆನತ್ಕು. ೦೩-೪೬); ತೀಡೆ ತಂಗಾಳಿ ಪರಿದಾಡೆ ಪೂವಕ್ಕಿ ದನಿಮಾಡೆ 
ಪರಪುಟ್ಟ - . . ಅರ್ಯೆಮನುದಿಸಿದಂ (ಗುರಣ: ೩-೦೪). ಹೊವಕ್ಕಿ: 
೨. ಒಂದಂ ಬಗೆಯ ಹಕ್ಕಿ : ಹೂವಕ್ಕಿಯ ಇಂಚರ ಟೂವ್ವಿಟ್ಟೂವೊ 
(೪೬೪. ೩೦-4). "ಅಲರ್ವಕ್ಕಿ' ಪರಾ. (ಪ್ಮೂ1 ಪಕ್ಕಿ] 

ಪೂವಟ್ಟೆ (ನಾ). ಹೂವುಗಳನ್ನು ಪಟ್ಟಿಗಳಂತೆ ಜೋಡಿಸಿ ರಚಿಸಿದ 
ಚಿತ್ರ,-ಹೆಸೆ: ಕತ್ತುರಿಯ ಸಾರವಣೆ ಬುಡುಮುತ್ತಿನ ಕಡೆ ಕಂಪು 
ವಿಡುವ ಕಪ್ಪುರವುಡಿಯಿಂದೊತ್ತಿದ ಲತೆ ಪೂವಟ್ಟೆಯಿನೊತ್ತಿರಿಸಿದ ಬಂಧೆ 
ವೆಸೆಯೆಂ ದೇವಿಯ ಗೃಹದೊಳ್‌ (6ರ. 00-9). ' [ಪ್ಯೂ ಪಟ್ಟಿ] 

ಪೂವಡಿ (ನಾ). ಹೂವಿನಂತೆ ಕೋವ:ಲವಾದ ಪಾದಗಳುಳ್ಳ ವ್ಯಕ್ತಿ : 
ಶಾಂಭವಲೋಕದ ಗಂಭೀರೆ ಪೂವಡಿ ಜಂಬೂದ್ವೀಪ್‌ೆ.ಕೆ' ಪೋವೆ 
(ಕಡದ. ೦-೪೪): [ಪ್ಯೂ ಅಡಿ) 

ಪೂವಡಿಗ, ಹುವ್ವಾಡಿಗ, ಹೂವಡಿಗ, ಹೂವಾಡಿಗ (ನಾ). ಹೂವು 
ಗಳನ್ನ. ಕಟ್ಟಿ ಮಾರಂವವನು ; ಹೂವಿನ ವ್ಯಾಪಾರಿ: "ಪೂವಡಿಗಂ 
ತಾಂ ಪುಲ್ಲವಡಿಗನೆಂದು ತಿಳಿವುದು ” (5ಕುೂ.. ೦೦೦) : ಆಡಿಗ ಪ್ರತ್ಮಯಕ್ಕೆ- 
ದೇವಡಿಗಂ, . ಪಾವಡಿಗಂ, ಪೂವಡಿಗಂ (ಕಮರ. ೨೦೩ ಪ್ರಯೋ); 
ಪೊಸ ಪೂವಡಿಗರ ಗರವಟಿಗರೆ ಕೊಲ್ಲಾಯ್ತುರ ನುಡಿಗಾಅರ ಮಾಸ್ವಾರರೆ 
ಸಂದಣಿ ಸಲೆ ಸೊಗಯಿಸಿತಾಗ (*&ಯಳಾ. ೦೨-೦೯); ಈ ಧರ್ಮವತೀ 
ಪಟ್ಟಣವು ಸೋಮಸೂರ್ಯವೀಧಿಗಳಿಂದಲೂ . . - ಪೂವಡಿಗರೆ ಸಾಲಿ 
ನಿಂದಲೂ ಒಪ್ಪು ತ್ತಿರುವುದು (ಕೈಠಸು. ೩). ಹುವ್ಹಾಡಿಗ : " ಮಾಲಾಕಾರೆ;, 
ಮಾಲಿಕ: ೨ ಹುವ್ವಾಡಿಗನ ಹೆಸರುಗಳು ” (೩ರ್ಮಾಂತಿ. ೩೦೯); ಹುವ್ವಾ 
ಡಿಗರು ಬಚ್ಚಣೆಯ ಕೆಲಸದವರು ಚಿಪ್ತಿಗರು . . . ಮುಚ್ಚಿ ಗರು ಮೊದ 
ಲಾದ ನಾನಾಜಾತಿಯೆವರಿಗೆ ಚೇರ್ಜಿರೆ ಬೀದಿಗಳಂ ಹಂಚೆ (೩ಗಂ0ಿ- 


(ಕೇತರಾ. 


ಪೂವಡಿಗವೆಣ್‌ ೫೭೭ 


6೩೬-೭). ಹೂವಡಿಗ ; ಹಡಪಿಗರು ಚಿಮರಿಗರೆಡೆಯಾಡುವವರು ಹೂವಡಿ 
ಗರು ಸುವಾರರರಸಾಳುಗಳು ಇಡಿಕಿಬ್‌ದು ಸೊಗಯಿಸಿದರು 
(ಸಿಸಿಂದಪು. ೬ ೩೪); ಹೂವು ಯಾವ ತೋಟದಲ್ಲಿ ಬೆಳೆಯಿತು ಎಂಬ ಚಿಂತೆ 
ಯನ್ನು `ಹಚ್ಚಿಕೊಳ್ಳದೆ ರಸಿಕರು - . - ಮುಡಿದು ನಲಿಯಲಿ ಎಂಬ 
ಹೂವಡಿಗನ ನಿಲವು ನನ್ನದು (ಇಂಶಾಶ. ೪1. ಅಂಕ). ಖೂವಾಡಿಗ : 
“ ಹೂವಾಣಗನೆನಲ್ಕೆ ಹೂ ವಖರುವವನು " `(656, ೧೦೩); ಹೂವುದಿಗನ] 
ಪುತ್ರಿಯರಿಬ್ಬರು ಜಿನದೇವನ ಹೊಸ್ತಿಲ ದೋೇಲೆ ಹೂವನರ್ಚಿಸಿದ ಫಲದಿ 
ಸ್ವರ್ಗದಿಂದ್ರಂಗೆ ದೇವಿಯರಾಗಿ ಪುಟ್ಟಿದರು : (ರ್ಮಾರಕಾ. ೦೦-೬೬೪)- 
[ಪೂ * - ಅಡಿಗ) 

ಪೂವಡಿಗವೆಣ್‌ (ನಾ). ಹೂವನ್ನು ಕಟ್ಟಿ ಮಾರಂವ ಹೆಣ್ಣು ; 

ಹೂವಾಡಿಗಿತ್ತಿ : ಕುಸುಮದ ಪಸರದೊಳೊಬ್ಬದರಲ್ಲಿ ಪೂವಡಿಗವೆಣ್ಗಳದ 


೩) 


ನೇವೇಳ್ವೆನು (ತೈಮಿರಾ.೬-೧೬)- [ಪೂವಡಿಗ-. ಪೆಣ್‌) 
ಪೂವಡಿಗಿತಿ. ಪೂವಾಡಗಿತ್ತಿ, ಹೂವಾಡಗಿತ್ತಿ (ನಾ). - ಪೂವಡಿಗ 
ವೆಣ್‌ : ಪಂವಡಿಗಿತಿ. ಪೂನದಿಗಿತಿ, ವಬಲೆವದಡಿಗಿತಿ (ಕಶ್ಮಾಮು. ೦೪೨ 


ಕ್ರಯೋ)- ಪೂವಾಡಗಿತ್ತಿ: ವಾಸವರಾಯನ ಹಿರಿ ಹೊವು ಎಂದು ದೇಶವ | 16 


ತಿರುಗಿದರು ಪೂಐಾಡಗಿತ್ತೇರು. (ಶಾಸಿಗ- ೨೦-೦೦). ಹೂವಾಡಗಿತ್ತಿ : 
ಬಾಗಿಲಲ್ಲಿ ಹೊವಾಡಗಿತ್ತಿಯೊಬ್ಬಳು ಸೊಗಸಾದ ಮಲ್ಲಿಗೆಮಾಲೆಗಳನ್ನು 
ಹೆಣೆದುಕೊಂಡು ಬಂದಳು (ಕಮತೆ. ೦೩೦). 
[ಪೂವಡಿಗ 4 - ಇತ್ತಿ (ಆ - ಇತ್ತಿ) 
ಪೂವಡೆ (ನಾ). ಒಂದು ಬಗೆಯ ವಸ್ತ್ರ (?) ; ಕಂಡುಗುಂ ಚಿತ್ರಾವಲ 
ಪಟಾಯಡನಟ್ಟೆ ಸುವರ್ಣಚೇಲವುುಂ ತಿವಟಂ ಪೂವಡೆ ಕರ್ಮಂ ನೆರೆವಂ 
ಮಣಲೆಡೆಯಂ ರತ್ಯಂಗವಸನವಂಂ ವಸನಾಂಗಂ (ಕಾಂತಿಫು. ೬-೦೦೦). [?] 
ಪೂವಣಿಗ (ನಾ). ಎ ಪೂವಡಿಗ : ಪೂವಣಿಗಂ. ಪಜಕಿಗಂ (ಕಪ್ಮಾಪು. 
೪೦೬ ಶ್ರಯೊಲ). [ಪ್ಯೂ 3- - ವಣಿಗ್ಯ (ಆ - ವಳಿಗ್ಠ) 
ಪೂವರಸೆ (ನಾ). ಒಂದು ಬಗೆಯಂ ಕಣ್ಣಿನ ರೋಗ: ಅರಿಪಾಳಿ 
ಪಟೋಲಂ ತಮಸ್ತಿವಿರಂ ಪೂವರ[ಕಾಕಣಾ ಮರಿ]ಸೆ ನರೆಯೆಂಬ 
ಪಲವಕ್ಷಿರೋಗಮಂ ಕಳೆಗುವುಂಜನಂ (ಅಕ್ಕಕಾ- ೦೩-೦೫). [?) 
ಪೂವಲಿ, ಪೂವಳಿ, .ಹೂವಲಿ (ನಾ). ೧. ರಂಗವಲ್ಲಿಯಂಂತೆ ರಚಿಸಿದ 
ಹೂವುಗಳ ಅಲಂಕಾರ : ಗಂಧಾಂಬುವಿಂದಾದ ಪೂವಲಿಯಿಂ ಚೆಲ್ವೆಸೆದಿರ್ದ 
ಬೀದಿಗಳ್‌ . . . ಚೆಲ್ಹನಗ್ಗಳಿಸುತ್ತಿತ್ತಿವು ತತ್ಪುರಕ್ಕೆ ಸುರರ:ಜ:ವಾಸ 
ಸಾಮ್ರಾಜ್ಯಮಂ (6ರಿಫು- ೭-೦೦೩); ಇದಲ ತಪನೀಯಸಾನಂಗಳ್‌ ಜಿನಸವನ 
ಗಂಧೋದಕಂಗಳಿಂ ಪೂನಲಿಯಂ ಮುುದದೆ ತಲೆಯೊಳ* ಪೊತ್ತಂತಿರ್ಪುವು 
(ಕಾಂತಿಫು, ೦-೩೭); ಸೊಗಯಿಪ ಸುಧಾಬ್ಧಿಮೋಹದೊಳಿಂದು ಬಂದೆನ್ನ 
ಮಗನು ದಟ್ಟಡಿಯಿಡುವ ರಂಜಾಂಗಣವಿಎಂದು . - . ಸಮ್ಮಾರ್ಜನೆಯ 
ಮಾಡಿ ಮಲ್ಲಿಗೆಯ ಪೂವಲಿಯ ಕೆದಟ ಗಗನವನಲಂಕರಿಸಿದಳೊಯೆನಿಪ್ಪಂತೆ 
- * : ಮೃಗಧರಂ ಕಣ್ಣೆಸೆದುದು (ಜಕಕಾ. ೩-60). ೨. ರಂಗವಲ್ಲಿ: 
“ಕಡೆಯುದೆಂದುಂ, ಪೂವಲಿಯೆಂದುಂ ರಂಗವಲಿ"” (ಕಕಠಾ. ೩೩೨೪೯೦೪). 
೩. ಹೂವುಗಳ ಮಳೆ ; ಪುಷ್ಪವೃಷ್ಟಿ: ಸುರವೈರಿಯ ವಧಗಿನದೊಳ್‌ 
ಧರೆಗುದಿರ್ದುವು ತಾರಕಂಗಳಿನೆ ಪೂವಲಿ ಭಾಸುರಮಾಯ್ತು ಮಲ್ಲರಂಗ 
ದೆಎಳ್‌ (೬ಗಂ. ೬-೪೦), ಮಲಯಾದ್ರಿ ಗಂಧವಹನರ್ತಕನು ತಳಿರೆಂಬ ಕರಗಳಿಃ 
ಪೂವಲಿಯ ಸಲೆ ಸೂಸಿ (ಕಾ ವಶಂ. ೦-೬೦); ಸೂಸಿ ಪೂವಲಿಯುನಾಹ್ವಾನ 
ಗೈವಳಿದೊ ಈ ವಿಪಿನರಾಜೇಶ್ವರಿ (ಕ್ರೀರಾಮಾ. ೦೯೩-೨೬): ಪೂವಳಿ : 
೧. ಸಾರಣೆಯ ಕಾರಣೆಯ ಗಂಧೊ:ದಕದ ಚಳೆಯಗಳ ಸೌರಭದ ಪೂವಳ 
ಗಳಲಿ ಶೃಂಗಾರಿಸಿದ ಬಿ:ದಿಗಳ ಸೊಬಗಿನ ಸಾರದಲಿ ಸಮನಿಸದುದತಿ 
ಸೌರಂಭ ಬನವಸೆಯ ಇ". )ಕೂ0. ೩-೪). ೩. ಇಳಿಯಂ ಪಾದಾಬ್ಜರಾಗಂ 
ಮುರುಚಿ ಘುಸೃಣಾಂಭಶೃಟಾಸಕ್ತಿಯಿಂ ಪೂವಳಿಯಿಂ ದಿಕ್ಕಕ್ರಮಂ F 


20 


26 


40 


46 


೩ ಪೂವಳೆ 


ಪೂರಿಸೆ ನೆರೆದುದಜಸ್ರಂ ಪುರಸ್ವೀಸಹಸ್ರ ೦ (ಗಂ. ೩-೬೪). ಹೂವಲಿ : 
೧. ಹೂವಲಿಯ ವೀಧಿಗಳ ನವರತ್ನಾವಳಿಯ ಸೂಸಕದ ಭದ್ರದ ಲೋವೆಗಳ 
ಲಂಬಳದಲೆಸೆದವು ಕೇರಿಕೇರಿಗಳು (ಕುನ್ಮಾರಿ. ಹೂವಲಿಯ 
ಪುರರಚನೆಗಳ ಸಂಭಾವನೆಯನೆಸಗುವುವು (೩9ಾಗ. ೧-೭-೪)- 
[ಪ್ಯೂ -- ಬಲ್ಲಿ] 
ಪೂವಲಿಗೆದಜ್‌. ಪೂವಲಿಗೆದಮು (ಕ್ರಿ). ಹೂವುಗಳನ್ನು ಚೆಲ್ಲು; 
ಪುಷ್ಪಗಳನ್ನು ಹರಡು: ಪೂವಲಿಗೆದರ್ವ ಸಂಪಗೆಯೆಸಟ ವ್ರಸರದಿಂ 


೧೭-೪೭); 


ಸುವರ್ಣದ್ವೀಪದಂತೆಯುಂ' - ಅಪ್ಪ ಮಾರ್ಗಮಂ ನೋಡುತೆ 
(ರಂತ: ೦೦೧೦); ನಲಿದು ನರ್ತಿಸುವ ಪೂವಲಿಗೆದರ್ವ . . . ಫೂಗಳ 
ಬೊಂಬೆಗಳ ಸಾಲ್ಗಳಿಂದೆ ಚೆಲಷ್ವದುದಾ ಬನಂ (ಕಂಪು. ೪3-೨೬) 
ಪೂವಲಿಗೆದಯಿ : ಪೂವಲಿಗೆದಜ್‌ದ ವಪೊಂಗೇದಗೆಯ ಗಆ್‌ಯ 
ಕಿಲುಮುಳ್ಗೆ ಬಜ್‌ದೆ ಬೈಗುಳಂ ವಳಾಡಿಯುಂ . . . ಎಂತಾನುಂ ತತ್ಕಾಂತೆ 


ಒಂದೆರಡಡಿಯನಿಡುವಲ್ಲಿ (ಕಾರಂಉ- ೩೭); ಅವಲ್‌ಡೆಯೆಡೆಯೆೊಳ್‌ ಪೂವಲಿ 
ಗೆದಟ್‌ದಂದದಿಂ ಪ್ರಕೀರ್ಣಕಂಗಳಿರ್ಪುವು (ಐರ್ರಥ್ವ- ೦೦-೩ ವ); ಕತ್ತುರಿಯ 
ಕೆಸಅಿಕಿನಲಿ ಸಾರಿಸಿ . . . ಸುರಕುಜಕುಸುಮದಲಿ ಪೂವಲಿಗೆದಜಾ 
ಸೇವೆಯ ವತಾಳ್ಪ ರಮರಿಯರಸಾಳ್ಮರಾ- ೩೨-೩೩): [ಪೂವಲಿ ಮಟ 

ಶಪೂವಲಿಗೆದಜು "ಪಾವಲಿಗೆದಜತ್‌' ನೋ. 

ಪೂವಲಿಗೆಯ್‌ (ಕ್ರಿ). - ಪೂವಲಿಗೆದಟು್‌ : ಪೂವಲಿಗೆಯ್ದ ಪೂವಿನ 
ತೊಡಂಬೆಯ ನಿಬ್ಬರಮುಪ್ಪ ಸೋಂಕಿನೊಳ್‌ ನೋವುವೆನಿಪ್ಪ ಮೆಲ್ಲಡಿಯ 
ನೆಂತಿಡುವಂ ಮಹಿಫಂ ತಪೋವನಸ್ರಾವವಿಕೀರ್ಣಮವ್ಪೆಡೆಯೊಳ್‌ (ತಪು, 
೧0-48); ಸ್ತನಕಲಶಂ ಕದಕ್ಕದಿಸೆ ಸೋರ್ಮುಡಿ ಪೂವಲಿಗೆಯ್ಕೆ . . . 
ತಾಂ ತಳರ್ದತ್ತು ವಿಲಾಸಿನೀಜನಂ (ಕುಸುಮಾ. 3-೯೯). 

[ಪೂವಲಿ + ಕೆಯ್‌,] 

ಪೂವಲಿಗೊಡು (ಕ್ರಿ). - ಪೂವಲಿಗೆದಜಿತ್‌ ; ಮಣಿಮಯಕಳಶವೆತ್ತದ 
ಎಪಿ ನಿರ್ಜನದೆಡೆ ಕುರೂಪಾದ ಲಲನೆ ಪೂವಲಿಗೊಡದ ಮಾರ್ಗಸ್ಥಳದ. 
ಕೋವಿದಮನಂಜರಿಲ್ಲೆನೆ ಹೊಳಲ ಮಹದೈಶ್ವರ್ಯವನು ವರ್ಣಿಸುವರಾರ' 
(ಶೇನಂತ. ೨-೨೩). [ಪೂವಲಿ -- ಕೊಡು] 

ಪೂವಲ್ಲಿ (ನಾ). ಹೂವು ಬಿಡುವ ಬಳ್ಳಿ; ಪುಷ್ಪಲತೆ ; ಪೂವಲ್ಲಿ ಹಾಳಾಗಿ 
ಮಾವುಫಲಗಳು ಪೋಗಿ ಗೋವುಗಳೆಲ್ಲವು ಪಾಲು ಕೊಡದುಗ ಜಗದೊಳಗೆ 
ಸಾವು ಪೆಚ್ಚುವುದು (ಕಾಲಸಂ. ೬೬-೧೦೦); ಪಿರಿದೆನಿಸುವ ಕಲ್ಪವೃಕ್ಷ 
ನಾನಾಬಗೆ ಪರಿಮುಳಪೂವಲ್ಲಿಗಳು ವರದಿವ್ಮಸರಸಿಯ ಬಳಸಿದುದ್ಕಾನದೆ 
ಮೆಜ್‌ದುವು (ಕಂಠಂ. ೨೩-೩೩)- [ಪ್ಯೂ -- ವಲ್ಲಿ) 

ಪೂವಸರ (ನಾ). ಹೂವು ಮಾರುವ ಅಂಗಡಿ: ಪ್ರೀತಿ ಮಿಗೆ ಮಿಲೆ 
ಗಾರ್ತಿಯರುಸಿರುತಿರ್ಪ ಸವಿವಾತೆನರ್ಲ ಮಧುಪರವವೊಡಗೂಡಿ ಕಂಪುಗಳ 
ಜಾತಿಯಂ ಬೇಅ*'ಬೇಖಕೈದಿಸುತೆ ಸುಳಿಗಾಳಿ ಪೂವಸರದೊಳ್‌ ಮೆಣದುದ. 
(8೭ಫಿ. ೦೦-೩); ಮದಹಸ್ತಿಗಮನೆ ಮತ್ತೋರ್ವಳಾ ಪೂವಸರಸದನಕ್ಕೆ 
ಮುಂಗಡೆ(ಯೊಳಿಟ್ಟು) ಸಾಣೆಯ:ನು ಮೃಗಮದಕುಂಕ:ಮಂಗಳಂ ಧರಿಸಿ 
ಪೋಷಣೆಗೆಯ್ಕೆ (ನೆಂಕಾರಾ- ೦೨೪೨೨೭). ಪ್ಯೂ + ಪಸರ) 

ಸೆ (ನಾ). ಹೂವಿನ ಹಾಸುಗೆ; ಪುಷ್ಪಶಯೆ.: ಕೋಮಲ” 

ಭಾ ಪೂವಸೆಗಳೊಳ್‌ ಪಟ್ಟಿರ್ಪ pace 5 ಹೋಹಲಕೀಳೀ 
ಮುದಮಂ ಸಮಂತು ತಳೆದಳ್‌ ತತ್ಕಾಂತೆಯಿಂತಾವಗಂ (ಕುಸುಮಾ, 
೦೨-೨೪); ಮೊಸಸುಸಿಲೊಳ್‌ ನೃಪಾತ್ಮ ಜೆಯೆೊಳಿಂತು ವರಂ ಪಡೆಯಲ್ಲಿ 
ಕೂರ್ತು ಪೂವಸೆಗೆಸೆವಾಕೆಯಂ ಬರಿಪುದುಂ (ಕಸರ. ೦-೩೪), ರೂರ್ಪಳ 
ಕೈವಿಡಿದೆಯ್ದ ಪಲ್ಲವಪ್ರಸರಸಮೇತಮಾದ ಮೆಳಿಯೊಳ್‌ ಪೊಸ ಪೂವಸೆ 
ಯಲ್ಲಿ ಕೂಡಿದಂ (ರಾಜಕೇ. ೩-೦೦೩). [ಪ್ಯೂ + ಪಸ್ಕೆ) 

ಪೂವಳ, ಹೂವಳ (ನಾ). ಇ ಪೂವಾಡಿಗ: “ ಅಲೆರ್ವಡಿಗನೆನಲ್‌ 


ಪೂವಳಿ ೫೭೭೪ ಪೂವೃಪ್ಪಿ 


ಪುಲ್ಲವಡಕಾಅ ಪೂವಳನೆಂದು ಪೂವಡಿಗನೆಂದೆನಿಕ್ಕುಂ " (ಕಳ್ಳ: ೪); ಸ್ಮರಾಸಿಯೆಂದದಿ ಮಲಗಿಹಳೀ ಮಡದಿ (ಕಾಳುಂಕ- ೩೩ 685). 
ಒಂದುದಿವಸಂ ಪೂವಳಂ ಶೈಲಜಾತೆಗಾ ವತಲೆಯಂ ಕೊಡುತಿರಲೈ [ವ್ಯೂ *-ಪಾಸ್ಕು) 
(ಕಂತು. ೪5-4). ಹೂವಳ : ಮಡದಿ ಮುಡಿದಿರುವ ಹೂ ಯುವಕಂಗೆ ಪೂವಿನಪಿಪ್ಪರಗೆ (ನಾ). ಒಂದು ಊರಿನ ಹೆಸರೆಂ; p ಈಗಿನ 
ಚಿಂದ ಗುಡಿಯೊಳಗೆ ಕೊಡುವ ಹೂ” ದೈವಭಕ್ತಗೆ ಚೆಂದ ಬಿಡಿಗಾಸು ವಿಜಾಪುರಜಿಲ್ಲೆಯ ಬಾಗೆವಾಡಿ ತಾಲ್ಲೂಕಿನ ಹೂವಿನ ಹಿಪ್ಪರಗೆ 
ಹೂವಳಗೆ (ಕಂಕುಳ. ೩೦೦). [ಪ್ಯೂ * - ವಳ) 8 ಎಂಬ ಊರು: ಪೂವಿನ ಪಪ್ಪರಗೆ(ಯ] ನಾಲ್ಕು ದೆಸೆಯ ಪೊಲ 
ಪೂವಳಿ . ಪೂವಲಿ ' ನೋ. ಮೇರೆಯಂ [ನ]ಡುಸರಿಯಾಗಿ ನೆಡದು[ಂ] ಕೊಟ್ಟರ್‌ (avn. 23-1, 
ಪೂವಳೆ " ಪೂವಟ್‌' ನೋ. 4-೨೩; 862). [-ಆ`ವ್ಶೂ.-- ಪಪ್ಪರಗೆ] 
ಪೂವಲಟ್‌, ಪೂವಂಳೆ, ಪೂಮಟಕ*, ಪೂವಳೆ, ಹೂಮಳೆ (ನಾ). ಪೂವಿನಪುಲ್ಲಿಮಂಗಲ (ನಾ). ಒಂದು ಊರಿನ ಹೆಸರು; ಬೆಂಪೂರಂ 
ಮಳೆಯಂಂತೆ ಹೂವು ಸುರಿಯಂವಿಕೆ; ಹೂವಿನ ಮಳೆ; ಪುಷ್ಪವೃಷ್ಟಿ : ತೊವಗೂರು ಪೂವಿನಪುಲ್ಲಿವುಣ್ನಲ - - - ಪರವೂರು ಕೂಡಲೆ ಇನಿತು 
“ ಪೂವಟ್‌ಗಟ್‌ ' ಪರಾ. ಪೂಮಳೆ : ದುಂದುಭಿಗಳೆಸೆಯೆ ಪೂಮಳೆ[|10|] ಮಮ್‌ ವೊಲಮೇರೆ ಸಹಿತಂ ಇತ್ತನ್‌ ಎಅ್‌ಯಪಂ ಕೇವುಚರನ” ನಾಗ 
ಸುರಿಯೆ (ಸಿಕ್ಕಳಾ. 0-8೬) ; ಅಬುಜಾಸನ ಸುರೇಂದ್ರಾದಿಗಳು ಜಯಜಯ [ತೃ]ರಕುಕೆ (ಎಳ. 1೫. ರೆಂಗಳ್ತೂ ೪೩-೬ ನ ತು. 690). 
ನಿನದದಲಿ ಸೂಸಿದರು ಸುಮ್ಮಾನದಲಿ ಪೂಮಳೆಯ (ಕೊೊರರಾ, ೦-೦೦-೨೩) ; [೭ ಫ್ಕೂ ೯ ಎಪುಲ್ಲಮಂಗಲ] 
ಚಿಣ್ಣರಂಗದ ಮೇಲೆ ಮೆಚ್ಚಿ ಪೂಮಳೆಗಳಂ ಕಅಕಿದರಮರರ್‌ (ಕೈ ಬಳ. ಪೂವಿಲ್‌, ಪೂವಿಲು. ಪೂವಿಲ್ಲು (ನಾ): ಹೂವಿನ ಧನುಸ 
೨೦-೧೨). ಪೂಮಟಕ : ಪೂಮಟಕಿಯ ಕಂಪನಿತಿಂಪು ಪೊದಟ್ಟು ಬಂದು ಮನ್ಮಥನ ಬಿಲ್ಲು: " ಪೂವಿಲ್ಲ' ಪರಾ. ಫೂವಿಲು: ಪವಾಡ 
ಬಂಧುರಹಿಮಮಂದಗಂಧವಹಮೆಟ್ಸೀಟ್‌ಸಿತ್ತಮುತಾಂಶುವಕ್ಕೆಯಂ (906. | 14] ಪರಾ. ಪೂವಿಲ್ಲು; ಸ್ಮರುಗೆ ಪೂವಿಲ್ಲನು ಕೊಡುವಂದದಿ ವರಗುಣ 
೩-3೨): ನಭದೊಳ್‌ ಪೂಮಟ* ಭೂಮಿಯೊಳ್‌ ಮರುತಕಂ ದಿಗೈಿತ್ತಿ ಯೆೊೊಳ್‌ ಮಾಲೆಯ ತನ್ನೆ ಹರೆಣದೊಡೆಯವ ಕೈಯಲಿ ಪೂಮಾಲೆಯಾದರದಿಂದಿತ್ತಳು 
ದೇವದುಂದುಭಿನಾದಂ . - - ಒಪ್ಪುತಿರೆ ಬಂದಂ ಲೋಕನಾಥಂ' (ಕಾಂತಿಫು. (86630, 09-39); ಕಾವನ ಪೂವಿಲ್ಲ ಗೊಂಡೆಯಗಳನೊರ್ವ ಭಾವಃ 
೪0); ಪ್ರೂಮಟಿಯುಂತಲ್ಟೂ ಕುವ ಪೂಮರಗಳ ಪೂಗಳ್‌ (ಶಂಠಾಮಾ. ವಂಚಿಸಿ ತಂದು ಪೂವಿನೆಂಗಡಿಯೊಳಿಲಿಸಿ ಮಾಲುವೊಲು ಪೊಸ ಸೇವಂತಿಯಂರಲ 
90-08). ಪೂವಳೆ : ಸರಿದುದು ಪುಸಿವೇಷದ ತೆರೆ ಸುರಿದುದು ಕಯ್ನಾರ ವಸಾಜುವಳು (ಆಕ. ೩೬೪) : ಪೂವಿಲ್ಲನೇಲಸಿ ಕಾವನು ಕಣೆಗೊಂಡು 
ತೆಅದೆ ಪೂವಳೆ (ಗಳ. ೪-63೦); ಸುರಿದುದು ಪೂವಳೆ ಕಾಮುಗೆ ನೇತ್ರದೆ| ಐ ಟಂಕಾರ ವಖಡಿದನಲ್ಲ (ಇಂತಾಶ. 699-9). [ಪ್ಯೂ ಬಲ್ಕ್‌) 


ಸುರಿದುದಾನೆಂದಾಶ್ರು ರತಿಗೆ (ಕೋತತ. ೦೨-೬೯); ದೇವಗಂಧರ್ವಸಂದೋಹ ಪೂವಿಲು "ಪೂವಿಲ್‌ * ನೋ. 
ಚದುರಿಂದ ಪೂವಳೆಯ ಕರೆದು ಪಾಡಿದರಾ ಮರಂತ್ಸುತನ ಕೀರ್ತಿಗಳನು ಪೂವಿಲುಗಾಆಅ (ನಾ). ಹೂವಿನ ಬಿಲ್ಲಿನಲ್ಲಿ ಹೂಬಾಣಗಳೆನ್ನೆ 


(ಬಂಕ. 3-೦-2೪). ಹೂಮಳೆ : ಹೂಮುಳೆಗಳೆಜಗಿ ಸುರಿದವಾತನ ಹೂಡುವ ಬಿಲ್ಲುಗಾರ ; ಮನ್ಮಥ ; ಪುಷ್ಪಬಾಣ : ನಾಡಿವೂಲವ 
ಮೇಲೆ (ಇಹಕ- ರೇ- ೪8-0); ಎಕ್ಕತುಳದಲಿ ಬಂದನಮರರ ಹೆಕ್ಕಳದ ಹೂ ತಿಳಿದು ಗೆಲವಿತ್ತು ಸುಸಿಲಿಂಪುಗಲಿಸಿ ಕಾಣಿಪರು ಪೂವಿಲಂಗಾಜನಾಗೆ 
ಮಳೆಯ ಹೊಯ್ಲಿನ ಪೂನದಲಿ ಹನುಮ (ಕೊರಣ. ೩-೯-೬೩); ದೇವತೆಗಳು | ;$ ಮಾರ್ಥವನು (ಕೈಕವೇ. ೨-೦೦೬)” . [ಪೂವಿಲು (ಎಪೊವಿಲ*) 4 ಕಾಣ] 
ಹೂಮಳೆ ಕರೆದರು (ಧ್ಮಾಸಕಿ. ೧೩). [ಪ್ಯೂ * ವಂಬ್‌] ಪೂಎಲ್ರ (ನಾ)- ಕಾಮ: ಮನ್ಮಥ : * ಅಲರೆಂಬಂ ನನೆವಿಲ್ಲ ಬಲ್ಲಹ 

ಪೂವಟ್‌ಗಅ್‌, ಪೂವಂಳೆಗಟ್‌, ಹೂಮಳಿಗಲಟ್‌ (ಕ್ರಿ). ವಂಳೆಯಂತೆ ನೆನಲ್‌ ಪೂವಿಲ್ಲ ಕಾವಂ" (ಕರ್ಕಿ. ೮); ಪುಣ್ಣಿಲ್ಲದೆಯಾಂ ಪೂಎಲ್ಲನೆ 
ಹೂವುಗಳನ್ನು ಸಂರಿಸು ; ಪುಷ್ಪವೃಷ್ಟಿ ಮಾಡಂ : ಅಟ್‌ವುದುಮ ಶರಹತಿಯಿಂ ನೋವನೆ ತಳಿದವುದಿದೆನ್ನ ಹೃದಯಂ (ಶಾರ್ಕಕ್ಳ. ೦೦-೬೦); 
ಘಾತಿಗಳ್‌ ಪೂವಟಕಿಗಣ್‌ದುದು ನಧದಿಂ (ಕಾಂಿಫು. ೦೨-೩೩) ; ಸಂರರ್‌ ಪೂವಿಲ್ಲನ ಚಾಪಸಂಜನಿತಮೋಹನನಾದಮೊ ಸೋಮರಾಜಭೊವಲ್ಲಭ 
ಪೂವಟಕಿಗಣಕೆದರ್‌ (ಕಶ್ಮಾಶು. 994 ತ್ರಯೋ). ಪೂಮಳೆಗಣ : ಸುರರು] ನಿಂಪವೆತ್ತ ವಚನಾಮೃತಮೋ ವಿಬುಧಾನುರಾಗವೋ (ಉರ್ಕರಿ. ೦-೩೩) ; 
ಪೂಮಳೆಗಜಕಿದರು (ಕೊಕರಾ. 9-03-48) ; ದೇವದುಂದುಭಿ ಮೊಳಗೆ . . . ಹೊಲ್ಲೆಹದೊಂದು ಪೆಣ್ಮೀನು ಕಂಡೆಅಗಿ ಪೂವಿಲ್ಲನ ನೆಂ ನುಂಗಿತಾಗ 
ಪೂಮಳೆಸಆ್‌ಯೆ (ಕತ: ೩-೧೦). ಹೂಮಳೆಗಣಕ : ದೇವದುಂದುಭಿ (ಲೋಹಕಶ. ೧-೬). [ಪೂವಿಲ್‌-- -೮,] 
ವೃಂದವುಲಿಯಲು ತೀವಿ ಹೂಮಳೆಗಟ್‌ ಯೆ . ; . ಪ್ರವಂಥರುತ್ವವಿಸೆ ಪೂಎಲ್ಲು " ಪೂವಿಲ್‌ ' ನೋ. 


(ನಿಸಪು. ೦6 ೩6) ; ವಾಕಜನಿವಹ ಹೂಮಳೆಗಅ*ದು ಹರುಷಿಸಿ ಪವನಜನ ಪೂವು "ಪ್ಯ್ಮೂ' ನೋ 
ತಾಯೀ  ಭೀವಂಸೇನನುಯೆಂದೂ ಹೆಸರಿಡಲು (ಸಂಶ. 08-8೬); |3| ಪೂವುಟ್ಟಿ. ಹೂಬುಟ್ಟಿ (ನಾ). ಹೂವಿನ ಕರಂಡ, ಬಟ್ಟಿ : ರಾಣಿ 


ಅವರಿರ್ವರಿಗೆ ಹೆಜಕನೊಸಲವುರಾಂಗನೆಯರು ಹೂವಮಳೆಗಲ್‌ದರು ರಣ ಕೋದಿದ್ದ ಹಾರವಷ್ಟು ,,, ಅದೇ ಪೂವುಟ್ಟಿಯಲ್ಲಿರಿಸಿದಳು (ತರತಿ. ೨೪೨). 
ರಂಗದೊಳಗೆ ( ಕೋಕಳ. ೩೯-೨೪). [ಪೂವಬ್‌ + ಕಟ್ಸ್‌] ಹೂಬುಟ್ಟಿ : ದೇವರ ಪೂಜೆಗೆಂದು ಅವರು ಹೂಬುಟ್ವಿಯ ತುಂಬ 
ಪೂಪಾಡಗಿತ್ತಿ " ಪೂವಡಿಗಿತಿ' ನೋ. ಸಂಪಿಗೆಹೂವುಗಳನ್ನು ತಂದಿದ್ದಾರೆ (69). [ಪ್ಶ್ಮೂ 4. ಪುಟ್ಟಿ] 
ಪೂವಾಸು, (ಕ್ರಿ). ಹೂವಿನ ಹಾಸಂಗೆಯನ್ನು ರಚಿಸು : ಚಂದನದೆಳ ಪೂವುಡಿ (ನಾ). ಹೂವಿನ ಧೂಳು, ಪರಾಗ : ಅಲರ್ಗುಡಿ ಚಾಮರಂ 
ದಳಿರ್ಗಳಂ ಪಾಸಿ ವುಲ್ಲಿಗೆಯಲರ್ಗಳಂ ಪೂನಾ (ಶಂಶರಾ. ೩-೬ ವ)- 40 ನೆಗೆವ ಪೂವುಡಿ ಸೀಗುರಿ ತುಂಬಿಯಿಂಚರಂ ಸುಲಲಿತಗಾನಂ . . . ಆಗೆ 
[ಪ್ಯೂ * ಪಾಸ್ಕು] ಬನಮೋಲಗಶಾಲೆವೊಲಾಯ ೨ ಕಾವನಾ (ವೃತ. ೪-೩3); ತನಿಯುಸಿರ 
ಪೂವಾಸ್ಕು (ನಂ) ಇಷ ಪೂವಸೆ : ಪೂವಾಸಿಗೆ ತಿಜ್‌ವರೆಂಬ ಭಯದಿಂ ಪೂವುಡಿಯ ಪೊಸಸೋನೆಯೆ:ನಿತು ? (ಕಾಲೂರ. ೦೨೦-೨೩೦) ; “ಉದಿರ್ದ 
ಮುಟುಂಗಿದ ಚೆನ್ನೆಯ್ಲಿಲ್ಲಳೆಂತಿರೆ ನಿರಂತರಾಶ್ರುವಾತದಿಂ ಕೆಂಪುದಳೆದ ಪೂವುಡಿ ಬನರಾಣಿಯ ಮೊಗವಾಡದ ಪಳಿಕಿನ ಪೊಸಂತಿಲೊಳ್‌ ಬರೆದ 
ಕಣ್ಮಲರನೊಳಕೆಯ್ನುಪವನದ ಶಿಳಿಗೊಳಂಗಳೊಳು ಪುಗುವಳ್‌ (ಗದಂಣ: ರಂಗವಲ್ಲಿ” ಯತಿದ್ದಿ ತ್ರ (ಹಕುಹೂ. ೨೩೪). [ಪ್ಯೂ 1 ಪುಡಿ) 


೩೩೪); ತರಳಿ ನಿನ್ನಯ ವಿರಹದಿಂದ ಪೂವಾಸಿನೊಳು ಪೊರಳಿ ಮತ್ತಲ್ಲಿ| 48 ೈಷ್ಟಿ (ನಾ). ೯ ಪುೂವಲ್‌ . ನಿಟ್ಟಿಸಿ ಬ ಇವು ಗಜವದನರಿಗೆ 
ಸೈರಿಸಲಾಅದೆರ್ದು ಕುಳ್ಳಿರಲ್‌ (€ಳಾತ. ೨-೨೪); ಪಾಸಿದ ಪೂವಾಸಿನೊಳು ] ಪೂವೃಷ್ಟಿಯ ಸುರರಂ ಚಿಲ್ಲಿದರು (ಮೋಚಕ ೩6-೬9), [ವ್ಯೂ 3- ವೃಷ್ಟಿ) 


ಪೂವೆಂಚಿ 


ಪೂವೆಂಚೆ (ನಾ). ತಾವರೆಯಿಂದ ತುಂಬಿದ ಸರೋವರ; ಹೂಗೊಳ : 
ಪೂವೆಂಜೆಯಿಂ ಪೊಅಮಟ್ಟಿಂಚರಮನುಡುಗದೆ ಪರಿದು ಮುತ್ತುವ 
ಮತ್ತವಾರಾಳಂಗಳುವುಂ (ಊಕಾವ- 8-೭೨ ನ)- [ಪ್ಯೂ -- ಬೆಂಚೆ) 

ಪೂವೆತ್ತು, ಹೂವೆತ್ತು (ಕ್ರಿ). ೧. ಹೂವಿನ ಮಾಲೆಯನ್ನು 
ಮೇಲೆತ್ತು, -ಎತ್ತಿ ಹಿಡಿ: ಚಲ್ಲವುಡಿ ಪೂದೆತ್ತುವ ವಹಲೆಗುರ್ಶಿಯರ 
ನಂದರಿಕೇಸರಿ ನಿಂದು ನೋಡಿದಂ (ಕಃಂಶಶಾ. 9-60). ಹೂಬೆತ್ತು : ೨. 


ಳಾ 


ಹೂವನ್ನು ಕೀಳಂ,- ತಿರಿ: ಬೆಳಗ್ಗೆ ಪೂಡೆಗೆ ಹೂವೆತ್ತುವುದು ಅವರ 
ಪ್ರಶಿದಿನದ ಕಾರ್ಯುಕ್ರಮ (ರೂಢಿ) - [ಪೂ 4 ಎತ್ತು) 
ಪೂವೊರ್ಕುಟ (ನಾ). ಹೊಕ್ಕುಳಲ್ಲಿ ತಾವರೆಯುಳ್ಳವನಂ ; ಪದ್ಮ 


ನಾಭ : ವಿಷ್ಣು ; ಬೊಮ್ಮಂ ಪೂವೊರ್ಕುಣನ ಗಂಗಾವರ್ತಸನಾಭಿಯೊಳ್‌ 
ನಾಭಿಯೊಳ* ಪುಟ್ಟಿಯುಂ ಸತ್ಯಲೋಕಕ್ಕೊಡೆಯುನಾದಂ (ಉಕ. ೦೪೭-೨). 
[ಪ್ಯೂ 4 ಪೊರ್ಕುಟು್‌ (ಎ ಪೊಕ್ಕುಟಂಶ್‌) + -ಅ,] 
ಫೂಷ (ನಾ). ೧. ಸೂರ್ಯ; “ರವಿ ಮಾರ್ತಂಡಂ ಪತಂಗು ತಪ 
ಶಪನನಿನಂ ಭಾನು ಪೂಷು ... ಆದಿತ್ಮನಕ್ಕುಂ ” (ವಸ್ತುಕೋ. ೦೦-೬೪): 
ಅಘತಿವಿರಪೂಪನತಿವಿಗತದೋಷ ಪಂಪಾವಿರೂಪಾಕ್ಷನೆಮುಗೀಗೆ 
ಭಕ್ತಿಜ್ಞಾನಸಂಪದವನು (ಹಳ. ೦-6); ಹರಿಯು: ಶಿರೆವರಿದಂ ಹಿರಿ 
ಮುಂದಲೆಯ ತಜ್‌ದುಯಾ ವರುಣನಂ ಮೆಟ್ಟಿ ಪೂಷನ ಪಲ್ಲಳಂ ಕುಟ್ಟಿ 
* * ೬ ವೀರನಿಂ ಭಂಗ:ಬಟ್ಟರೆನೆ ಜಿನವಾದಿ ಬಂದು ನುಡಿದಂ (480. 
೩-006). ೨. ವಿಶ್ವರಕ್ಷಕ; ಜಗತ್ಪಾಲಕ : ಎಲೈ ಸವಿತೃವೇ . . . ನಿನ್ನ 
ಸಂಚಾರಕಾರ್ಯಗಳಿಂದ ನೀನೇ ಪೂಷನೆನ್ನಿಸಿಕೊಳ್ಳುಶ್ತೀಯೆ (ಯಾರೆ. 
0೬೩)- ೩. ಒಬ್ಬ ವೈದಿಕದೇವತೆ : ಜಗನ್ನಿರಾತ್ರಿಯಾದ ರಾತ್ರಿಗೆ ಪತಿ 
ಯಾದ ಪೂಷನನ್ನು ನಾನು ಸ್ತುತಿಸುತ್ತೇನೆ. ಸಹೋದರಿಯಾದ ಉಷಪಸ್ಸಿಗೆ 
ಉವಪತಿಯಾದ ಪೂಷನು ನಮ್ಮ ಸ್ತುತಿಗಳನ್ನು ಕೇಳಲಿ (ಹುಕ್ಕಾ6- ೦೬೬)- 
೪. ಹನ್ನೆರಡು ಜನ ಆದಿತ್ಯರಲ್ಲಿ ಒಬ್ಬ : ಧಾತಾ ಅರ್ಯಮಾ ಮಿತ್ರ 
ವರುಣ ಇಂದ್ರ ವಿವಸಾನ್‌ ಪರ್ಜನ್ಯ ಫೂಷ ಅಂಶುಮಾನ್‌ ಗಭಸ್ತಿ 
ಮಾನ್‌ ತ ಕಷ್ಟ ವಿಷ್ಣುಗಳಿಂಬವರೇ ಕ್ರಮದಿಂ ದ್ವಾದಶಾದಿತ್ಕರು 
(ಎ೮. 3೩೬೬). ೫. ಭೂಮಿ. [ಸಂ. ಪೂಷನ್‌] 
(ನಾ). ಸೂರ್ಯ ;: ಪೂಷಕ ನಿಶೇಶಾಕ್ಷಿಯಾಶಾಂತ ಭಾಸುಯಶ 
ಶೇಷ . . . ನಂಜೇಶ ಜಯುತಂ (ಗುರೆಕಾ- ೧೩-೦). [ಸಂ.) 
ಪೂಹಣ (ನಾ). ಸೂರ್ಯ: “ಸೂರಃ, ಸೂರ್ಯಃ . . - ಅರುಣಃ, 
ಪೂಷಣಃ, ದ್ಯುಮಣಿಃ . . . ರವಿ;-೩೭೩ ಸೂರ್ಯನ ಹೆಸರುಗಳು * 
(ಸಿರ್ಮಾಂಶಿ- ೩೨) - [ಸಂ.) 
ಪೂಷೆ (ನಾ). ೧. ವಂನುಷ್ಕಶರೀರದಲ್ಲಿರಂವ ಒಂದು ನಾಡಿ: ತರಳ 
ತಿಳಿ ನಾಡಿಗಳ ಚೌದಶಗಳಿಗೆ ನಾಮ ೪ಎಯುರೆಂ ಸುಷುಮ್ಮೆಯೆುು 
ಪಿಂಗಳೆಯು ಯುಡಾ ಸರಸ್ಪತಿ ಪೂಷೆ ವಾರುಣಿ ಮೆರೆವ ಹಸ್ತಿನಿ ಜಹ್ಮೆಯಾ 
ಅಶ್ವಿನಿ ಅಲಂಬಂುಸೆಯುು . . . ಗೆಂಧಮಾರಿಯಣು ವರಸೆದಪ್ಪದೆಯಿರುವವು 
(ಗಗಠಾ. ೪-00): ವಿ. ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದು: 
ಅಮೃತಾ ಮಾನದಾ ಪೂಷಾ ತುಖ್ಬ ಪುಷ್ಟಿ ರತಿ ಧೃತಿ ಶಶಿನಿ ಚುದ್ರಿಕು 
ಕಾಂತಿ ಜ್ಕೋಶ್ಸಾ,. ಶ್ರೀ ಅಂಗದಾ ಪೂರ್ಣ ಪೂರ್ಣಾಮೃತಾ ಕಾಮ 
ದಾಯಿನಿಯೆಂಬ ಷೋಡಶಕಲಾಭರಿತನಾಗಿ (8ಟೇಳ- ೨೦9)- [ಸಂ. ಪೂಷಾ] 
'ಪೂಪ್ಲ (ನು). “ಪೂಷಣ ; `“ನಿಶಿವೈರಿ ಮಿಹಿರಂ ಎರೋಚನೆ೨ ಭಾಸ್ಕರಂ 
. . ಸಹಸ್ರಾಂಶು ಪೂಷ್ಮನೆನೆ ಸೂರ್ಯನಕ್ಕುಂ” (ಕುರ. ೦೦-೨); 
ಕೃಷ್ಣಂಗೀ ಯಾತ್ರಾಟನೆ _ಪೂಷ್ಣಂಗಂ ಕೃಷ್ಣ ವತ್ಮ ೯ಕೃ: ಹ್ಹರ್ಗಂ 
ಮೇಣುಷ್ನಾರ್ಜನೆಯೆ ೂಳ್ಮತ್ನಂ ವಿಷ್ಣು ತ್ವಾ ರ್ಜನೆಯ” ಯತ್ನ ಚ: "ಗುಂ 
ವಿಬಾಧರ್‌ (ಖ್ಮ ತೂತು - ೩-೦೬೭). “್‌ ಸಂ. ಪೂಷಣ) 
ಪೂನ, ಹೂಸ (ನಾ). (ಆಲಂ) ಒಳಗೊಂದು, ಹೊರಗೊಂದು ನಡ| 


೩6 


೫೦ 


30 


40 


46 


ಪೂಸರ 
ವಳಿಕೆ ಇರುವ ವ್ಯಕ್ತಿ; ಡಂಭಾಚಾರಿ : ಭಕ್ತಿಢಾಳಕರ ದರ್ಶನ ಚೋರಕರೆ 
ವಾಚಾರಚನೆಗರ ಬಜಅಕಿಮಾತಿನೆ ಪೂಸರ ಈಶ್ವರಭಕ್ತರ ಪರಮೇಶ್ವರನೆ 
ರೂಪು ಎನೆಲಾಆ್‌ (ರಾರೊಮ್ಮ - ಕ: ೩೬೦-೨೭೬); ಹಂದೆಯ ಶೃಂಗಾರ ಪೂಸನೆ 
ಕಠಿನದಂದ ಅಅವಿಲ್ಲದವನ ಸಂಗ (ಮುತುಗುಂ. ಕ- ೨೩೬-೩6); ವಿರುಶಿಗಳ' 
ನಿಜವನಟ೨ದು ಪೂಸರ ಆಸೆಯನಟ್‌ದು ವೇಷಗಳ್ಳರ ನಿಹಿತವ ನೋಡಿ 
(ಸರ್ನನ. ೦೨೨-೬೨೪). ಹೂಸ: "ಹೂಸತನ' ಪರಾ. 
ಹೂಸಹುಂಡ-ತೋರಿಕೆಯವನು; ಡಂಭಾಚಾರಿ ; ಹೂಸ್ನೀ(ಸ, 
ಹುಂಡನೆಂದುಡಿದ ಮಾತೆ ನಿರ್ವ್ವಜಿನನಪ್ಪ ಜಿನೇಂದ್ರನೊರ್ವೆ ಕೂರ್ತು 
ಕೊಂಡಾಡಿದೊಡಣ್ಣ ಮುಕ್ತಿ ಮನೆದೊಟಿಕ್ಕಿನೆ ಮಚ್ಚಿ ಮರಲ್ಲೂ ಬಾರಳೇ 
(ರರ್ಮನಾ. ೧-೩೩); ಮರ್ತ್ಯರ ಹೂಸಿ£ಸ3 ಹುಂಡರ ನಡೆವಳಿಯ 
ನೀನೊಪ್ಪೆ ವಿಟ್ಟೆಯಲಾ (ಕ್ರಠುಲ. ೦೩-೦೨); ಮಾಡಬಾರದು ಮಾಡಬಾರದು 
ಹುಸಿಡಂಭಕ ಹೂಸ ಹುಂಡರ ಸಂಗವ (೪೧ಂರೇ. ೦೨೯-೯೩). 
[ಪೂಸ್ಮು + - ಅ! 

ಪೂಸಂತೆ (ನು). ಹೂವನ್ನು ಮಾಡುವ ಅಂಗಡಿಗಳ ಸಾಲು; ಇನಿತು 
ಸೊಬಗಂ ಪಡೆದ ಪೂಸಂತೆಯಿಂ ಮುಂದೆ ನೆನೆವವರ ಚಿತ್ತಮೆಲ್ಲಂ 
ಪರಿಮಳ (ಕಂತ್ರಿ: ೦೦-೩)- (ಪ್ಯೂ + ಸಂತೆ] 

ಪೂಸಣಂಬ, ಪೂಸಣಬ, ಹೂಸಣಂಬ (ನಾ). ಒಂದು ಬಗೆಯ ಸಿಹಿ 
ಯಾದ ಭಕ್ಷ್ಯ, (?) ಸರವಳಿಗೆ ಸಣ್ಣಸರವಳಿಗೆ ಮಣಿಸರವಳಿಗೆ 
ವರಮಧುರ ಪೂಸಣಂಬಂ ಸಮೆದವಕಿತೊಳೆಗೆ (046. ೬-0೪). ಪೂಸಣಬ : 
ಅಂಗಾರಕಂ ಕ್ಷೇರಪೂರಿಗೆಯಂ ಪೂಸಣಬಾದಿ ಭಕ್ಷ 6ಟೆಯಮಂ ತಂದಿಕ್ಕಿ 
ದರ್ಕಾಂತೆಯರ* (ರರ್ಕುಶ. ೨-೩೫). ಹೂಸಣಂಬ : ಹಾಲಲವುಗು ಹಾಲ 
ಉಂಡೆ ಹಾಲ ಮಂಡಿಗೆಗಳನೆಟ್ಟು ಮೇಲೆನಿಪ್ಪ ತಜಗ ಹೂಸಣಂಬ[ಕಾಕಾಂ. 
ಪೂಷಣಂಬು]ಮಂ ತೆರಳ್ಳೆ ಇಟ್ಟು (ಕರ. ಹ ೨೬-೨); ತಅಗು ಚಕ್ಕುಲಿ 
ಹೂಸಣಂಬ ಹೂರಿಗೆಗಳಂ ... ಕಠ್‌ಕಂಠನಾರೋಗಿಸಿದೊಡೆ ಇನಿದಾವರಿಸಿ 
ಗರಳ ಸುಧೆಯಂತಿರ್ದುದೆು (ಸಿಕ್ಕರಾ. 6-03). [?) 

ಪೂಸಣಬ 'ಪೂಸಣಂಬ' ನೋ. 

ಪೂಸತನ, ಹೂಸತನ (ನಾ). ದಂಭ; ದಂಭಾಚಾರ : ಆಸೆಯೆಂಬ 
ಕತ್ತೆಯ ಮೇಲೆ ಪೂಸತನವೆಂಬ ಸೆಟ್ಟಿವೇಷ ವೇಷಲಾಂಛನದ ತನ್ನೂತ್ಮ 
ವಾಸದ ಪಾಶವನೆತ್ತಿ ಈಶನಲ*ಯದ ಸೆಟ್ಟಿ ವಿಷಕ್ಕಾಗಿ ಕೈಯಾಂತು ತನ್ನೆ 
ಬೆವಹಾರಕ್ಕೆ ನಷ್ಟ ಬಂದಿತ್ತು ಬಂಕೇಶ್ವರಲಿಂಗಕ್ಕೆ ಲಾಭವಾಯಿತ್ತು 
(ತುಂಳಂಂ. ಕ- ೬೩-೨೩); ಪೂ[ಶಾಕಾಂ. ಹೂ]ಸತನೆದಂದವ ಹೇಳಿ ಎಡಗೂಲ 
ಸಂಧಿಯ ಮಚ್ಚಿ ಅನಂಗನ ಬಲೆಯೊಳಗೂದವರಿಗೆ ಘನಲಿಂಗನ ಶುದ್ಧಿ ಯೇಕೆ 
(ನಗೆಮೂಾ. ೪. ಹ್‌ ಹೂಸತನ : ಮೇಲಿನ "ನಗೆಮಾ' ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಪೂಸ -- ತನ] 

ಪೂಸತ್ವ (ನಂ). ಇ ಪೂಸತನ : ಕೂಪರ ಕೈಯಿಂದ ಘಾತಕತನದಿಂದ 
ವ್ಯುಪರಿಸುತ್ತ ಸುಡು ಅದೇತಅ ವಿರಕ್ತಿ ಮಾತಿನೆ ಮಾಲೆಯ ಪೂಸತ್ವ 
ಇದ ನಿಹಿತ ಲಿಂಗಾಂಗಿಗಳೊಪ್ಪರು (ರಾಸೋಸಂ. ಕ. ೩60-೩೦). [ಪೂಸ---ತ್ವ] 

ಪೂಸರ (ನಾ). ೧. ಹೂವಿನ ಹಾರ : ಹೂಮಾಲೆ ; ಬಲಗೈಯ ಪೂಸರ 
ದೆ೧ರ್ವ ವನಿತೆ ನಿಂದಿರ್ದಳುತ್ಸವದಿ (ನೂತ. 8-೩೩); ಅವನ ಕರಾಬ್ದದೆ 
ಪರಿಮಳವನು ನಿನ್ನೆ ಜವಳಿಮೊಲೆಗಳ ಮಧ್ಯದಲಿ ತವೆ ಶಿಗುರಿಸಿಕೊಂಡೃ 
ಮುಡಿಗೆ ಪೂಸರವ ಬಲ್ತವಕದೆ ಬಿಗಿದು ಸುತ್ತುವುದು (ಕಂಠಂ. ೩-೦೩6); 
ತುರು ನಡೆವ ದೆಸೆಗೊಲ್ಲು . . . ಸರಳಿಸುತುಮಾಡುತುಂ ಕರು ಪಿಂತನೆಯೆ 
ಪೋಪ ಪೂಂಗಿನಿಂ ಪೂಸರದ ಪಥಕೆ ಪೊರಮಟ್ಟೆ ನಾಂ (ಸಂಸರ. ೨೮-೭). ವಿ. 
ಹೂವಿನ ಬಾಣ; ಪುಷ್ಪಬಾಣ; ಮಂದನಾಸ್ತ್ರ : ಅಚ್ಚರಿವಡೆದ ಭ್ರೂಲತೆ 
ಸಿಂಗಾಡಿಗಳೊಚ್ಚೇರೆಗಣ್ಣ ಪೂಸರದಿ ಎಚ್ಚಜುವರ ಜಿತೇಂದ್ರಿಯರೆರ್ದೆಯನು 


ತಟ್ಟುರ್ಚಲು  ವನೆವಧೂಟಿಯರು (ಕೋಠಕ. ೦೯-69); ಕಬ್ಬಿನ 


ಪೂಸರಂಬಡೆ 


ಬಿಲ್ಲಲರ್ವಕ್ಕಿಯ ತಿಬ್ಬಂ ಒಲದತನೆು ಪೂಸರಂಗಳನಿಸಲಾ ಉಬ್ಬೆಗೆ ಕೊಬ್ಬಿದ 
ಪೆಣ್ಣಂ ತಬ್ಬಿದೊಡದಣ:ಬ್ಬು ನಿಲ್ಕುಮಿಂತಿದು ಸುಖಮೇ (ಶಶ್ಮಾನು- ಇಂ 
ತ್ರಯೋ); . ಮದನಶಬರಸಂಯಮಿಮೃಗಗಳಿಗಾಗ ಕದುಬಿ ಪೂಡಿದ 
ವೂಸರಕೆ ಪುದುಗಿದ ಮಿಂಟಿಗಳಿನೆ ಪರಾಗ ನೋಳ್ಪರಿಗೆ 
(ಕಾಳ, ೨). ೩. ಕಾವಂ; ಪುಷ್ಪಾಸ್ತ್ರ; ವಂನ್ಮಥ: ಎಳೆದೆ`ರ 
ನನೋಡಿಪೆನೆಂದು ಪೂಸರಂ ಟ್ಟ ಪಲವುಂ ಸನ್ನಣದಿಂ' 
ಬರಲಿಮೆಂದು ಪೇಟ? (ಕಲ್ಮಿ. ೧೦೩); ವುಸರವಾಹದಹನ ಪೂಸರನಂಗ 
ದಹನಕರ . . . ಲೋಕಾಧ್ಯಕ್ಷ ಸಲಹೆನ್ನುನು (ತೆರಿಫು. 3೧-೦); ಚೆಸ್ನಿಗನೆ 
ಸೂಸಿ ನಿನ್ನಯ ರತಿಸುಖದ ವಿಲಾಸವ ಪೂಸರನುಜುಬ ನೀ ಬಿಡಿಸೊ 
(ಕಂನನಿ. ೦೦-೩೨). [ವ್ಯೂ + ಸರ್ಕ] 

ಪೂಸರಂಬಡೆ (ಕ್ರಿ). ಹೂವಿನೆ. ಗುಚ್ಚಗಳನ್ನು ಹೊಂದು ; ಹೂಮಾಲೆ 
ಯನ್ನು ಧರಿಶಂ : ನಿನ್ನ ಡಿಯಂ *ನರಎಲ್ಲದೆ ನಂಬಿದೆವೆಂಬರಸರ ಚೆನ್ನ 
ಪೊನ್ನ  ನೆಲೆವಾಡದಂತೆ ಪೂಸರಂಬಡೆದ ಕೊಸಗಿನ ಮರಂಗಳೊಳಂ 


(ಕವ್ಮಿಳಾ. ೪೪). [ಪೂಸರ 4 ಪಡೆ,] 
ಪೂಸರಗರ್ಭಿಣಿ (ನಾ). ಮನ್ಮಥನನ್ನು ಗರ್ಭದಲ್ಲಿ ಧರಿಸಿದವಳು ; 
ರುಕ್ಮಿಣಿ : ಮಾಣಿಕ್ಕಸಿಂಹಾಸನದೆ ಳು ಕೃಷ್ಣ ಕುಳಿತು ಪೂಸರಗರ್ಭಿಣಿ 


ಮೊದಲಾದ ರಾಣೀವಃಸಕ್ಕೆ ವನವನೊಪ್ಪಿಸಿದ (ಮೋಹತ. ೪-೩೬). 
[ಪೂಸರ 4 ಗರ್ಭಿಣಿ] 

ಪೂಸರದಹನ (ನಾ). ಕಾಮದಹನ : ಪೂಸರದಹನ ಕಾಮೊತತ್ಹತ್ತಿ 
ವರಶಂಬರಾಸುರವಧೆ ಕಂತುಸುತನ ಭಾಸುರಲೀಲೆ ಬಾಣನ ಗೆದ್ದ 
ಜಯಲಕ್ಷ್ಮೀಶನ ಕೃತಿಯ ವರ್ಣಿಪೆನು (ಮೋಹಕ. 

[ಪೂಸರ *3- ದಹನ] 

ಪೂಸರಲ್‌, ಪೂಸರಲು, ಪೂಸರಳು (ನಾ). ಹೂವಿನ ಬಾಣ ; 
ಕಾಮನ ಬಾಣ : ಇಂದು ನೀನೆನಗೋಸುಗ ಧೂರ್ಜಟಿಯ ಮೇಲೊಂದು 
ಪೂಸರಲಿಂದಲೆಸೆಯೊ ನೊಂದು ಲಲಾಟನೇತ್ರವ ತೆಅಕಿದರೆ ನಿ:ನು ಬೆಂದು 
ಹೋದಪೆ ಬೇಡ ಮಗನೆ (ಮೋಹತ, ೭-೨೬); ಕಬ್ಬುವಿಲ್ಹುಂಬಿವೆದೆ 
ಪೂಸರಲ್ಹೂಣ್ಣಿಸಲ್‌ ನಿಬ್ಬರವಃದು (ತಖಳಾ: ೬-೦೬). ಪೂಸರಲು :. 
ಕಾಣದಾರದು ಪುಂಡ್ರೇಕ್ಷುಕೋದಂಡನೆೊ ಬಾಣ ಪೂಸರಲುಗಳಿಲ್ಲ. , 
ಜಾಣನಾರೆಂದು ನೋಡಿದರು (ಮೋಹತ. 06-೩0). ಪೂಸರಳು : 
ಪೂಸರಳಿಂದೆ ಶಿವನ ತಟ್ಟನೆ ತುಗಲಿಕು ವೆನೆಂದು ಬಾಸೆಯ ಕೊಟ್ಟ ಮನ್ಮಥ 
ಜೀವನಿಗೆ (ಮೋಹಕ. ೩-೬೦). [ಪ್ಯೂ 4+ ಸರಲ] 

ಪೂಸರಲ, ಪೂಸರಳ (ನಾ). ಹೂವುಗಳ ಬಾಣವುಳ್ಳವನು ; 
ಮನ್ಮಥ : ತೊಳಪ ತೋರಮೊಲೆಗಳುಬ ಪೂಗೊಂಚಲ* ಪೂಸರಲನೆಂಬ 
ತುಂಬಿಗಿಂಬಾಗೆಯಂಂ (ಕಣ್ಮಕಾ, ೦೨೩) ; ಪೂಸರಲನ ಜಸಮಂ ದೂಸರೆಮಂ 
ಗೆಯ್ದುನ ೬. « ೬ ದಿವಿಚಾಸುರನತಪದನಂ . . . ನುತಿಸಿದ ವನಭವನ 
(ಉರ್ಕರೇ. ೬-೦೪); ಸೂಸುಮೋಹನದ ಸಿಂಗರದೊಟ್ಟು ತನ್ನ ವಿಲಾಸಿನಿಯರ 
ಬಳೆಸಿನೊಳು  ಪೂಸರಲನ ಪುಣ್ಯದೇವತೆಯಂತಿರ್ದ ಭಾಸುರಾಂಗಿಯ 
ಕಂಡರಾಗ (ಕರತ. 92-99). ಪೂಸರಳ : ಮೈಸೂರಧಿಕಾರಿಯಿವನೀಗ 
ಚಿತ್ತೆ ಸು ಪೂಸಂಳನ ಪಟ್ಟದಾನೆ (ಕಂಠಿ, ೨೩ ೬೩೦). [ಪೂಸರಲ್‌4 - ಅ) 

ಪೂಸರಲು ' ಪೂಸರಲ್‌ ' ನೋ. 


೦೩೩)- 


ಪೂಸರಳ :ಪೂಸರಲ' ನೋ. 

ಪೂಸರಳು 1 ಪೂಸರಲ್‌ * ನೋ. 

ಪೂಸರಿ (ನಾ). ಹೂವಿನ ಮಳಿ; ಪುಷ್ಪವೃಷ್ಟಿ: ವೆೊನೆಧರಗೀಶ 
ಪ್ರತ್ಯಕ್ಷವಾಗಿ ಸುರಮಂದುಭಿಯೆೊಳು ಪೂಸರಿಯೊಳು ಕೈಲಾಸಗಿರಿಗೆ 
ಕೊಂಡೊಯ್ದ ಸೋಮೇಶ (ಕೈರನೇ. ೧-೨೪). [ವ್ಯೂ 4- ಸರ್ಮಿ] 

ಪೂಸಿ "ಪೂಸ್ಮು' ನೋ. 


೫೭೭೬ 


5 


30 


40 


45 


ಪೂಸ್ಕ್ಮು 


ಪೂಸಿಕೆ (ನಾ). ಬಳಿಯಂವಿಕೆ ; ಹಚ್ಚುವಿಕೆ ; ಲೇಪನ: ಭರದ 
ತೊಲೆ ವಿಡುಗಂಭ ಜಂತೆಯಸ್ಸಿಗಳುಮಾ ನರಗಳೇ ಕಟು ವಿಂಡಿಗೆ ಮಾಂಸ 
ಪಂಕದಾ ಸಜಯ ಪೂಸಿಕೆ (೮830: ೩೪-೪೨), [ಪೂಸ್ಮು-- - ಇಕೆ] 
ಪೂಸಿಮಾತು (ನಾ). ಪುಸಲಾವಣೆಯ ಮಾತು; ರಮಿಸುವ ಮಾತು ; 
ಅವಳು ಅಳುವ ಹುಡುಗನನ್ನು ಪೂಸಿವಹಾತುಗಳ: ದ್ರ ಸಮಾಧಾನಗೊಳಿ 
ಸಿದಳು (ರೂಂ). [ಪೂಸಿ (<ಎಪೂಸ್ಮು) + ಮಾತು] 
ಪೂಸ್ಕು, ಹೂಸ್ಕು (ಕ್ರಿ). ೧. ಬಳಿ; ಸವರು; ತೊಡೆ: ಲೇಪಿಸು:; 
“ ಪೂಸು-ವಿಲೇಪನೇ,  ಅಪಂನವಾಯಾಚ ” (ಕೆಮರಾ); ಏವಿರಿದಿದೆನ್ನ 
ಭುಜಾಸಿಗೆ ತೇದು ಪೂಸಲುಂ ನೆಜಕಿಯದು ನೀನಿರಾನೆ ರಿಪುಸೇನೆಗೆ ಸಾಲ್ವೆಂ 
(ಕಾನ್ಮಸಾ- ೪೦೦ ಶೂದ್ರಕ); ಎಮ್ಮ ಮಾದಂ . , , ಕೆಚಿಕಗೆವೋಗಿ 
ಮಾವಎಂಗಳ್‌ ತಲೆಯಂ ಪೂಸಲೆಣ್ಣೆಯುನಪ್ಪೊಡಮೆಣಕಿಯಿಸಿಯು ವಂಲಾಯಂ- 
(ವಠ್ಮಾರಾ. ೪-೦೬); ಪೂಸಿದರು ಸೇವಕರು ಪರಿಮಳ ವಾಸಿಸುವ ಸಿರಿಗಂಧ 
ವನು (ತೊರಣಾ- ೬-೨೬-೩೦)- ವ. ತೊಳೆ; ಪ್ರಕ್ಷಾಲನ ಮಾಡು: 
"ಬಾಯ್ವಾಸು' ಪರಾ. ೩. ಪರಿಮಳವನ್ನು ಕೊಡು; ಸುವಾಸನೆ 
ಯನ್ನು ಕೊಡು: ಅರೆದ ತೆಂಗಾಯ ಸವಿಹಾಲು ಸಕ್ಕರೆ ಬೆಣ್ಣೆವೆರಸಿ 
ಪಾಕಂ ಮಾಡಿ ಪೂಸಿದ[ಕಾಣು. ಪೂವಿನೊ, ಹುವ್ವಿನೊ]ಗ್ಗರಣೆಯಂ ಕೊಟ್ಟು 
ಪರಿಮವುಳವಿಡುವುದು (ಸೂಶಶಕಾ- 9೪-೩೨): ೪. (ಆಲಂ) ಸಲ್ಲಿಸು; 
ಕೊಡಂ : ಘಾಸಿಯ ನೀ ಮಾಡುತೆನ್ನನು ಪೂಸೆಂದರೆ ಧನವನೆಲ್ಲಿ ನಾ 
ತರಲೀಗಂ (ಜಮುತ- 68)- ೫. (?) ಇದಾನಟತ್ತೋನ್ಪ ಇ್ವಾಮಹಾ 
ಪಾತಕನಾಗಿ . . - ಆಟ್ಟುವೆಣ್ಣಿತ್ತಲ ಪೂಸುವೋನಕ್ಕೂ (ಎಳೆ. 111, ನಂಜವ- 
ಸು, 810). ಹೂಸು, : ೧. ಹಂದಿ ಶ್ರೀಗಂಧವ ಹೂಸಿದಡೇನು 
ಗಂಧರಂಜನಾಗಬಲ್ಲುದೇ (ರೇರಾರೆ- ೨೨-೩೯): ದೊಪಿಸಿದ ಬಿಳಿದುಗುಳ 
ನುಟ್ಟನು ಲೇಪನಂಗಳ ಹೂಸಿ ಮಧುರಾಳಾಪದಲೆ ಬೋಳ ಸಿ ಸಾರಥಿ 
ಜಹಮತಾವಳಿಯ. (ಕುಮ್ಮಗ- ೦-೨೬); ಎಣ್ಣೆ ಮಜ್ಜನವಿಲ್ಲದೆವಳ ತಲೆ 
` ಮಾಸಿಹುದೊ ಹೂಸಿ ಎರೆವನು ತನ್ನ ಕೂಸು ಬರಲಿ (ಶಶಾಸ. 
೪. ಬೊಪ್ಪಣುಗೆ ಹಿಟ್ಟಿಂ ಹೂಸಿ ಗೆಜ್ಜೆಯ ಹಫ್ಸಿಯೆಂದು (ಇಂ- 0680, 
ಹಾನಗರ?. 60.4೬; 3026)- ೬. ಲೇಪಿಸಿಕೊಳ್ಳು ; ಬಳಿದುಕೊಳಂ್ಫ : 
ಒಲೆಯ ಬೂದಿಯ ಬಿಲಿಯಲು ಬೇಡ ಒಲಿದಂತೆ ಹೂಸಿಕೊಂಡಿಪ್ಪು ದಂ 
ಹೂಸಿ ಏನು ಫಲ ಮನದಲ್ಲಿ ಲೇಸಿಲ್ಲದನ್ನಕ್ಕ (ಏಸನ. ೦೧೪)- 
ಪೂಸಿಕೊಳ್‌, ಪೂಸಿಕೊಳ್ಳು - ೧. ತೊಡೆದುಕೊಳ್ಳು ; ಬಳಿದು 
ಕೊಳ್ಳು : ಇದು ವೇಲಿಮ ಮೆಯ್ದಾರೆ:ಬುದನಜ್‌ಯದೆ ಮೆಯ್ಗೆ 
ಪೂಸಿಕೊಳ್ಳುವು ಮಕ್ಕಳ್‌ (ರರ್ವಾನ್ನು, 8-0೩೬): ಪೂಸಿಕೋಬ ಅನುಲೇಪನ 
ಮೊದಲಾಗಿ (ಗೂಳಾ. ೨೬೨-೩)- ವ. ಫೀಡಿಕೊಳ್ಳು; ನೀವಿಕೊಳ್ಳು : 
ಪಕ್ಷಿಗಳು ಬ ತಮ್ಮ ಗರಿಗಳನ್ನು ಪೂಸಿ ೂಳ್ಳುತ್ತಿದ್ದವು (೪ರ, ೫). 
ಹೂಸಿಹುಂಡನ ಮಾತು. ಹೂಸಿಹುಂಡನೆ ಮಾಡು ಇ ತೋರಿಕೆಯ ನ್ನು 
ಮಾಡಂ: ಡಂಭಾಚಾರವನ್ನು ಮಾಡು ; ಹೂಸಿಹುಂಡನ ಮಾಡಿ 
ಕಂಗೆಟ್ಟೋಸರಿಸದಸ್ರಾಂತಲಕ್ಷ್ಮವನಾಸುರತೆಯಿಂ  ತೊಡರಿ ಬಿಡದಂತ 
ಡಗದನ್ಯೋನ್ಯವಾಸಿಯಾಗಿರುತಿರಲು (ಸದ್ಗುರು. ೨ ೩); ನಾನೀಸುದಿನ 
ಪರಿಯಂತರಂ ಬಹಿಃಕ್ರಿಯೆಗಳಿಂ ಹೂಸಿಹುಂಡನ ಮಾಡಿ ಹೊಗೆ ನಾಂ 
ಪೂಜಿಸೆ ವೃಥಾ ದಿನಂಗಳು ಸವೆದುವು (80ಪು- ೩-00); ಹೂಸಿಹುಂಡನೆ 
ಮಾಡಿ ಬಾಯ ಸನಿಯ ನುಡಿವರೆಲ್ಲೂ ಭಕ್ತರಪ್ಪರೆ (ಇಪತಂ. ೨೨೩-೦೦೦೦): 
[ದೇ. ॥ ತಮಿ. ಮಲ. ಪೂಚು ; ತುಳು. ಪೂಜು ; ತೆಲು. ವೂಯುಂ] 
ಪೂಸ್ಕು, ಹೂಸ್ಕು (ಕ್ರಿ). ಅಪಾನವಾಯುವನ್ನು ಬಿಡು; “ಪೂಸು 
ವಿಲೇಪನೇ, ಅಪಾನವಾಯಾ ಚ” (ಕಮರಾ). ಹೂಸ್ಮು : “ಹೂಸು. 
ಅಧೋವಾಯೌ” (ಕರಾ): ಹಸಸಿದವರ್ಯಾರು ಅಂದ್ರೆ ಹಳೀಸೀರೆ 
ಯವರು (ಶುಲ್ಮಷ- ೦೫೦): 


೨೬-೬; 


as-0v). 


ಪೂಸು 


ಪೂಸು ಇಲ್ಲದ ವಿಫಾಹ ಭಾಷೆಯ 


ಪೂಸು, 


[ದೇ. ೩ ಮಲ. ಪೂಚ್ಚಿ ಎ ಅಪಾನವಾಯು : ತುಳು. ಪೂವು] 
3: ಪೂಸಿ (ನಾ). ೧. ಬಳಿಯುವಿಕೆ; ಲೇಪನ : ಹಾಸು ಇಲ್ಲದ ನಿದ್ರೆ 
ಮೆದಳೆ ಗೆಳೆತನವು ಮೋಟ ಕೈ ಬೀಸಿ ಕರಿ 
ಮಂಂತ್ಮುಡೆ ಕಡಿಗೆ ಬಾವನ್ನದ 


ದಂತೆ (ಸರ್ವಜ್ಞ. 0808) ; ಚೆನ್ನಂ ಮು 
ಪೂಸು (ಸಿನಂದ. € ೫:). ಪೂಸಿ: ೨. (ಆಲಂ) ಮೆಚ್ಚು ಗೆಯನ್ನು ಕ 
ಪಡೆಯಲು ಹೊಗಳಿ ಉಬ್ಬಿ ಸುವಿಕೆ ; ಮರ್ಜಿ ಹಿಡಿಯುವಿಕೆ : ಪೂಸಿ 
ಮಾತು ' ಪರಾ. 
ಪೂಸಿ ಮಾಡು ೧. ಉಬ್ಬಿಸು; ಹೊಗಳು; ಮರ್ಜಿ ಹಿಡಿ: 
ಆಸೆಯೆಂಬ ವೆ ಸಿ ಆರನಾದರೂ ತನ್ನತ್ತ ಕರೆಎಳು ಯಾ ಆಸೆಯೆ €ಬವಳು 
ಆರನಾದರೆಯೂ ಪೂ ಮಾದಿ ತನುಮನವ ವ್ರಯುವ ಮಾಡಿದಳು[10 
(ಶರನೋ, ೨೨೬-5೦) ; ಒಂದೆಂದು ದಿನ ಏನೇನೋ "ಪೂಸಿ' ಮಾಡಿ 
ಸೆಳೆದೇ ತರೆಬೇಲಂಗಿತ್ತು ಮನೆಗೆ (ಉ0ಗಣಾ- ೪೪) ಹೀಗೆ ` ಪೂಸಿ ಮಾಡಿದರೆ 
ಮರ. ಇ ನಂಬರು ಕೊಡೊ:ಳಲ್ಲ ನಾ. ೨ (೩ಂಜನೆ- ೩೦), ವಿ. ಮದ್ದು 
ಮಾಡು; ಅಚ್ಚೆ ಮಾಡು; ರಮಿಸು: ಶ್ರೀಧರನು ಗೋಪುವನ್ನು 
ಪೂಸಿ ಮಾಡುವುದು ಒಳ್ಳೆ ಯದೆಂದೂ . - . ಕ್ಷೇಮಮೆದೂ ಅವನನ್ನು | 16 
ಎತ್ತಿಕೊ:ಡು ಸರೋಜಳನ್ನ್ನ ನಿಧಾನವಾಗಿ ಒಂಬಾಲಿಸಿದನು (ರಾಳಹೊ.೦೨೩). 
ಪೂಸಿ ಹೊಡೆ - ಪೂಸಿಮಾಡು ೧: ಆವನು ಹಣಕ್ಕಾಗಿ ಅವರನ್ನು 
ಪೂಸಿ ಹೊಡೆಯುತ್ತಿದ್ದಾನೆ (69) [ಆ ಪೊಸ] 
ಪೂಳ್‌ ' ಪೂರ್ಟ್‌ ನೋ. 
ಪೂಳಿ "ಪೊಟ್ಟು" ಪರಾ. 20 
ಪೂಳು "ಷೂಟ್‌ ' ಮೋ. 
ಪೂಳ್ಸು 5 ಪೊಟ್‌ * ಪರಾ. 
ಪೂಅ. ಹೊಜ್‌ (ನಾ): ತಿಗ; ಪಿರ್ರೆ; ಕ-ಂಡೆ: ಪ ಕಷ್ಣ: ಪೂಜವಕೆಯಂ 
ವೇಜಕಿನೆ (ಕಮರ: ನ: ೩೨ ಶ್ರಯೋ). ಐ ಇದು ಅಸಹೋ ಹಿಗೆ 
ಕಟ್ಟಿ ರುವ ಉದಾಹರಃ ಪೂಜಿ? : ಎನಗಿಲ್ಲಳ ಪೂಜ ತೊ: 15 
ಆತಿ ರಲಾಸೆಯಂ ಬಿಸುಟು ನೀಂ ಕಳೆ ಪಂಂಟಿಮುತಕ್ಕೆ ಸೈರಿಸಿಂ 
(ಕಾವ್ಯವ. ೪೩೦)- 
[ದೇ.॥ ತಮಿ. lak : ಮುಲ. ಪೂಜಿ, ಹೊಜಿ:: ತೆಲು. ಪೂಡ) 
ಪೂಜವಕೆ (ನಾ). ಹೂವಿನ ಚಿತ್ರಗಳುಳ್ಳ ಕಂಪ್ರೆಸ : ಪೂಜನಕೆಯ 
ತರವೆ:ಲಕೆನೆ (ಮತಿ; ನ. ೭೩೨ ಪ್ರದೊ). [ಪ್ಯೂ ಜನಕೆ (ಎಜವಿಕೆ)] 36 


ಪೂಜ 

ಪೂಟ, 
(ಕಿ)). 
ಪೂಳ್ಳು. 
೧. (ನೆಲದಲ್ಲಿ ಹಂಗಿ; ಅಡಗಿಸು: ಬೈಚಿಡು: 
ಲ 
(ತುತ ಕಾ: 033 20): ಇಳೆ 


). 


pd 


w 


ಧೂಳಿ ... 


ಗ 


(ಈಳವ: 3-003) 


ಮೂಟಸ್ತಿಟ; 


ಪೂಜಿ ` 
ಪೂಣ್‌. ಪೂಳ್‌, ಪೊೂಳು, ಹೂಣ್ಮು, ಹೊಳ್‌ 
(ಭೂತಕೃ). ಹಬ್ಬು, 
ಹೊಳಿ, ಹೊಳ್ಳಿ (ಛಭ ಭೂತನ್ಯೂ). | 
ಕಳ್ಪ ೦ಕಸವರಂ ಗಳಿಲ್ಲ 35 
ಗುಹೆಯ ಬಂಗಿಲು ಹಿರಿದೊಂದು ಸಿಲೆಯುಂ ತಂದಿಟ 


(ಮಮ we 


ನೋ ಆ 


_ 
ಹೊಬ್ಚಿ, ಹೂತ್ಕ, ಹೂಳ್ಬೆ 


~~ mn ಮಲೆ ಛೋ ್ರಾಒ 
ಓಲ ಮ್ಮ ಬು ಇ 


ಹಾ ಘಾಕಿಸಿ ತಕ್ಕರಂ 


1 
PU 
೯ 


೨-೨೬ ಬವ): 


4 
6 
[8 
1] 
ಟೆ 
ಗಃ 
೧ 
pe 
ಆ 
ಬ 
4 
H 
4) 
[CU 
₹1) 
ಗ 
62 
ಆ) 


ಸೆ (ರಂತಿಫು. 
 ಮೊದಲಾದುವುಗಳೆನ್ನಿ ಮಣ್ಣು. 


ಎವಪರಿಇದ 


- ಮಚ; ಸೈ ್ಯದೊಳ 

ಇವೆ 
ನಿಧಿಯ (ಅಂಫು ೧೩-೭೪) ; ಸ:ನಾಪದೋದ್ದೂ: ತ 
ದಿಯಂ ಪೂಬ್ಹುಜಕಿ ಸತ್ಯಲೋಕದೊದವಂ ವಿಾಆ್‌ತ್ತ 
ಆಂದಾ ರಣಧೂಳಿಧೂಳೊಳಗಟಂ ಪೂಬಕ್ತಿಂ 


ಮುಳುಗಿಸು : 


at 
© ಕ್ಸಿ) 
“fa 
ಬಲ 
೬ 
ಹಾ 
ಚಿ 
© 
0( 


ನನ್ನ್ನ 


46 


೨ರ್ಬಷ್ಠಿ 


ಸಿಂ (ದಶಕ, ೩-6) ; 


೩. ಮಂಂಳಂಗುವಂತೆ ಮಾಡು; 


ಗೀತವಾದಿತರವವೆೋದೇಟಸ್ತದೊ ಸಭೆಖ:ಂ ರಸದೊಳ್‌ ಪೂ ಪೂಚ್ವಮೊಲೆನದತು 
ಶೆ ವಾಮಸಖಾದದಿಂದೊದೆದುದೊ 


(ಅವು. 


೪-೦೪) [1 


ಕೇಸರದ್ರು ಮಮ  ನಿನ್ನುಮನಾನನಸಿಂಧುಪಿಂದೆ ಪೂಟ್ಟುದೊ (ಅಂತಿ. 
೧೦-೧೨೭)- ೪. ಕವಿ: ಸ ಹೊಚ್ಚು : “ ಪೂಟ 
ಆಚ್ಛಾದನೇ?' (ಕಮಂಾ): ಮೆಸಿಬಿ:0ದಂ ಜಗಮೆಲ್ಲವುಂ ದಿತಿಸುತಂ ಮುಂ 
ಪೂಟ್ಟ ನೋ ಕಾಲಮೇಘಸಮೂಡು ದೆಸಿಯೆಲ್ಲವ3ಂ ರದಿದ:ದೋ (ಶುಕರಾ- 
೪.೪೯): ಏಕೆಲವಮೊ ಕೆೊಇಯ್ದಪೆ ನೆಬ್ದಿಲನೆಂದು ಪೂಟ್ವಿವೋಲ್‌ ನೆಯ್ತಿಲ 
ಮಾಲಿಯಿ೨ಂ ಕಳಮಗೋಪಿಯರೀಕ್ಷಿಸೆ (ಲಾವ. ೫-೭೨). ೫. ಮುಳುಗು : $ 
ಕತ್ತುರಿಬಿಯಮಂ ಮೆಜಿಕಿದು ಕತಸ್ತಿರಿಯೊಳ್‌ ಪೂಬ್ತು ಕತ್ತುರಿವಿ:ಗದಂತಿರ್ಪ 
ಕತ್ತುರಿಬೊಜಂಗರುಂ (ರ;£ರಾ- 9-೮೭ ಎ): ದಮಿತಾರಿಗೆ ಉಟ್ಟಿ 
ಸುಟ್ಟುಂಬೆಯ ನೆಟಲೊಳ್ಳ ೦ದುವು:ಗುಟಿನೊಳ್ಳ ಪೂಟ್ಲೂಂ ಭ್ರೂಲತಾ 
ಪ್ರೈತಾನದೆೊಳ ಕಟ್ಟು ಕಚ್ಚಿ ಟ್ಹುಮಿರ್ಪದುಚಿತವುಲ್ಲು (ಕಾಂತಿಫು.- ೪.63 ವ), 
ಓ. ತುಂಬಿ ಹೋಗು ಆಪರಿಸಲ್ಪಡುು ಮುಚ್ಚಿ ಹೋಗು : ಅಂಬರ 
ಮೆಭ್ಞನುಂಬಿನೊಳಿ ಪೂ . . . ಪೊಣರ್ವಂ ಸೆರುಲ್ಲದೆ ವಿಕ್ರಮಾರ್ಜುನಂ 
(ಕ.ಪರಾ” ೦೦-೪). ೭. ನೆನಪಿನಿಂದ ಮರೆಯಾಗು; ಮರೆತು ಹೋಗು: 
ಎಸೆಯದೆ. ಪೊಬ್ಬು ಕೆಟ್ಟ ಪಟಸಬ್ಬಮುನಾದಗಮೆನ ನಷ್ಸಿಷೆಂದು .ಬಾಚಿಸಿ 
ಪೆಜರ್ಗಿತ್ತುದಲ್ಲದೆ | ರುಜಿತುವರ್ದೆಗೊಳ್ಳಿದೀಗಡಿನ ಕಬ್ಬಿಗವಂಎ 


ಗಳೆೊಂದದಿ: ದಿಸಳ್‌ (ಕಾಂತಿ. ೦೨.೭೬). ಷೂಣ್‌, : ಶಿ. ಕೂರಂಬಿನಿಂದಂಬು 
ನಿಧಿಯ ಭೆ: ದೆ ತೆಪೂಗೆ ದಾಂರಿಯಾಗಲ್‌ ನಡೆದು. - . 


ಪೂಣ್ನು[8:ಂ. 


_ಪೊನ್ಯ ಬೊಬ್ಬಜವುತಿರಲು (: :ನತಂ. ೩-೦೪): ಪೊಳ್‌: ೧. ಮುನ್ನಿಲ್ಲದುದ 
ಗುಡಿದುಳ್ಳುದಂ ಪೊಳ್ಳು ಹುಲ್ಲುದೆೊಲನೆಲ್ಲವಂ ಪೊಗಳಿ ಸುಧಯೊಳಗೆ 
ನಂಜಿಡುವಂತೆ ಮೇಳವಿಸಿ ಪೈಳೆ ನಾನು (ಸತರ. ೦-3): ಮಾಸಿನ ಬೀಜ 
ಮತ್ತೊಂದು ಶಿಶುವಾಗರೆಡುತ ಬಿತ್ತಲುದ್ಯೊಗಿಪ ತೆಜಿದಿಂದೆ ಪೂಳ್ನರು 
ಚಿಶ್ರಾಂಸುವೆ ಪೊಮ್ಮೊಗೆಯು (ಪೋಹತ. ೦೭-೨೨). 2. ಶೆರಧಿಯಂ 


ಷೊಲ್ವರ್ಗೆ ಪುರದಗಳ ಷೊಳ್ಳೂ ದೇಬರಿದು (ಕೆಂಪು. ೪೨-೩0). ೬. 
ಭವಜೂಾಟಳೆದ ಬಾವ ಘ್‌ ತಂಗೆಬ್ಬು ಪೂಲ್ಲೆ ಪ್ರದೊ ಎಂಬಂತೆ ಗಂಭಿ:ರನಾಭಿ 
ನೆಆಕಿ ಗುಣ್ಣಳಿದುದು (೧5 ರಾ. ೦೨೪): ಪೂಳು ವ್ರ ದಿಶಾದನಿನೋಪ 2೦ಡಲಂ 
ಗಳ? ಜಗುಳುವಾ ತಾರಾಗ್ರಹಳಿಗಳ್‌ (10 ೪೯-೧೨)- ಪೂಳು: ೧. 


ಒಳುದಿವಸ ಧರೆಯೊಳು ಷೂಳಿರ್ದ ತರುಣನ ಪಡೆದ ಕದಿರೆ ರೇಮತಂದೆ 


(ಶೈರವೇ. ೪-೧೦೦). ೨. ಧೃತಿಯೆಂ ಮತೆ ಪೇಳಿ ಚಿತಾಬ್ಬಿಯಂ ಪೂಳಿ 
ಯೋಡುವ ಪಟುಭಟಾಳಿಯ ವರ! ಬರದೆಃಳಿವೆಂಂದುಸಿರಿ . . *- * ಹರಿ 
ನಡೆದರು (3೬4: ೩೦೨೫೨). ಉ. ಪೂಳುಎರಿ* ಕೋಲ್ಲಳಿಂದಹಿತರೆ೨ 


ಪ್ರದ್ಯುಮ್ನ ಹಾರ್ಥಸುತರ್ಗ(ತ ಎರಾ: ೨೨-೩೦): ಹೂಣ್ಮು: ೧.ಒಡಲೊಳು 
ಯು ತೆಗೆದು ವಲ್ಲಭನ ಮಡದಿ 
ಕಮಿಪೇಗವಿ೨ ಕೊಂಡಾಗ (ನೇಮಿಸಂ- 
ಕರ್ಮಧರಣಿಯೊಳಗೆ ಹೂಜಿ 
ದಿವ್ಯಾಂಜನದಿರೆವೂಗು2ದೆ ನವಗೆಲ್ಲ 
ಜ್‌ ಬೊಬ್ಬಿ ಅದು 
ಹೂಣಲಿಡುತಿರ್ದರಂಸುರಭಟರ ೨ರಭಟರನು (ಕೆಬಪು. ೪೨-೨೬), 
ಆ. ಸಮಾಧಿ ಮಾಡು; ಶವನಂಸೂ ರವನ್ನು ಮಾಡು : ಆ ಭವಿಗೆ ಉಪ 
ದೇಶದಿಲ್ಲ ಉಪದೆ:ರವ ವತಾಬ ಬಾರದು ಸತ್ತರೆ ಹೂಣಬಾರದು (ಅವರ: 
೪೦ ೦೮6): ಹೂಳ್‌: ೧. ತಂವು ಹೂಳ್ವ ನಿಧಾನ ತಮಗಹ:ದೇನು ವಿಸ್ಮಯ 
(ಪ್ರಕ: 6-58); ಭೂಮಿಯೊಳಗೆ ಹೊಳ್ಳೆ ಲೋಹ ಮಣ್ಸಿಡಿವುದು ಹೇಮ 
ಮುಣ್ಣಿ ಡಿವುದೇ (ಕರತ. ೨-೩೨), ೨. ಅಭ್ರದಲ್ಲಿ ತಾರೆಕೆಯ ತೇರ:ಗಳು ಹಂವ 
ಮಂಜಿನ ನದಿಯ ಹೂಳ್ತವು (ಕ.ರ್ಮಾಲ್ರೋ- ೪-03). ೬. ಎಳಮಾವುಗಳೆ 
ಬಿ:ಡೆ ಹೂಳೆ ಕೋಗಿಲೆಯ ಕೊರೆಲೊಳಗು ತೆಜಿಸಪಾಗೆ...ಯತುಸ:ಧಿಯಳವು 


ಕ್ಕ 
[we 


ಸುಲಂದಿ 


(ರರ ೬೯-೦೫೦) ೫. ಆಸಿ ಮುಸುಂಡಿ 


24 ul 


ಪೂಟ್‌ ೫ 


ವೆಅ್‌ಯಿತ್ತು (ಶಕ. ೩-09). ಹೊಳ್ಳು, ; ೧. ಬೀದಿಯಲ್ಲಿ ಬಿದ್ದ 
ವಹಿಣಿಕ್ಕವ ಹೂಳಿರ್ದ : ನಿಧಾನವಾರಿಗೂ ಕಾಣಬಾರದು ನೊ.ಡ (ಅವಶ 
೨೨೪-೦0೩೨): ಒರೆಸಿ ಹ:ಡಿಯಲಿ ಹೂಳಿದನು ಕಿಮ್ಮಾರದುನವನ (ಕುನ್ಮಾಅ- 
0-೩9) ;: ಭಗ್ವಭರಣ ಧಾನ್ಯ ಬೆಳೆವುದೆ ಮಣ್ಣು ಸತ್ತವರನು ಹೂಳಿ 
ಸುಡುವುದೆ ಮಣ್ಣು (ತಕ ಎ. ೨-6೦-೩). ಪಿ. ಸಲೆ ಸುರಂಗಗಳ ಘುತವ 
ಹೂಳಿದರಾಗ ತಳುವದೆ ಹೊಅಕಾಹಿನೆವರ(ಕಂಠಂ. ೪-೯). ೩. ವಾರಣೌಘವ 
ಸೀಳಿದನು ಹೂಳಿದನು ರಕುತದಲಿ (ಕುಮ್ಮಾಕ. ೨೦-೨೨). ೪. ಹಗಲ ಹೊಳಿ 
ದರಮಮ ಬಾಣುಳಿಗಳಲಸಮವ:ಹಾರಢರು (ಕುವ್ಮಾರೀ. ೪-೬) ; ಹೊಗರು 
ಗಣೆ ಹೂಳಿದುವು ಗುರುಸುತನ:ಬಿನಂಬುಧಿಯ (ಕುವ್ಮಾರ. ೩-೫). ೫. 
ಉಗಿವ ಹುಂಗಳ ಬುಯಿದೊಲಕಿದುಗುವ ನೆತ್ತರಿಂ ಹೂತೊಲಗಿ ಬಂದುಗೆ 
ವೊಲೊಅಗಿದಂ ಕಲಿ ಸಂಕನು (೩933. xx. 0೨೬-೦೦; 1166): ಆಲಿ 
ಹೂಳಿದವಶ್ರುಜಲದಲಿ (ಕುವ್ಮಾಶ್ರೋ. ೦೩-೦); ಹೊಲೆದಾಸ್ಕಪಂಕದಲಿ 
ಹೂಶಿರುವೆವು (ವಿಸೀಗೀ. ೦೨೦-೨೦), ಓ. ಮಹಾರಥರೆಸಕಿಗೆ ಮುಲಿ ಹೂಳಿದುದು 
ನಭ ನುಗ್ಗಾಯ್ತು ನೆಲ ಚತುರಂಗಪದಹತಿಗೆ (ಕುರ್ಕಾಳ. 9೦-೦೨) ; ಆಲ್ಲಮ 
ಹೂಳಿ ಹೋದನು ಕವಣೆಗಲ್ಲಲಿ (ಶ್ರಕುಳೀ. ೧೩-೧೮) : ಹೂಳಿತಂಬರ ರತ್ನ 
ಮಯ ಕಲಶಾಳಿ ಸತ್ತಿಗೆಗಳಲಿ (ತೊರರಾ. ೬-೨೦-೩9). ೯. ತುಂಬು ; ಗಿಡಿ; 
ಭರ್ತಿ ಮಾಡು: ಹೊಟ್ಟೆಯ ಹೂಳಲಿಕೆ ಹಿಂಸೆಯನು ಮಾಡುವ 
ಹೊಲಬು ತಾನಲ್ಲ (ಶ್ರಶು0. ೦-೦೨); ಜೋಗಿ ಕಡುದರವೇಸಿ ಜಂಗಮರು 
ಹೆಡಗೆಯೊಳಗೆ ಹೂತು ಕೊಡುವನ್ನಪಾನದೆ ಬಿಡದೆ ಸಂತುಪ್ಟಿವಡೆದರು 
೧೦. ಇಂಗಿಸು : ಪರಿಹರಿಸು ; ನಾಶಪಡಿಸು : 
ರಾಮಾಯಣವನಾ ಮುನಿ ಹೇಳಿದನು ಹೂಳಿದನು ಭೂಪನ ವತಾನಸ 
ವ್ಯಥೆಯ (ಕುವ್ಮಾ. ವ ಹೂಳುವದು ನಿಜಮುಸ್ತಿಕಾಂತೆಯ 
ನಾಳುವದು (ಹಂತಾ. ೦೦೨); ಕರಣಂಗಳನು ಆಳು ಕಾಮಂಗಳನು ಹೂಳು 
(ಇಂಶಾಶ. 08೩-83೨). ೧೧. ಅಡಗು; ಹಂದುಗಂ ; ಮರೆಯಾಗು ; 
ಕಾಣದಾಗು: ಹೂಳಿಹೋಯಿತನ್ನಪಾನದ ಮೆ:ಲಣಿಚ್ಚೆ (ಶ್ರರುರೀ. ೬-೦೯); 
ಮುಂಚ್ಛಿದೆರಡು ತುಟಿಗಳಲ್ಲಿ ಅರ್ಥವೆಲ್ಲ. ಹೂಳಿದೆ (6ಕಳು. ೨೩-೪). ೧೨. 
(ಕಣ್ಣು » ಕಿವಿ, ಬಾಯಿ ಮುಂತಾದುವನ್ನು) ಮುಚ್ಚು ; ಮುಚ್ಚಿ 
ಕೊಳ್ಳು : ಕಾಳಿ ನಿರ್ಮಣದಾಕೃತಿಯ ತಾಳಿ ಬಂದಿದಿರಾಗಿ ನಿಲಲಚ್ಮುತ 
ನೋಡಿ ಹೂಳಿದ ದೃಗ್ಯುಗಳವನು (ನೋಹಕ. ೩6.೨೪). ೧೩. ಹೊಗು; 
ಪ್ರವೇಶಿಸು : ಹೂಗಣೆ ಹೃದಯ-ನು ಹೂಳಿದವು [೫ಕಾಂ. ತಾಗಿದುದು] 
(ಕುಮ್ಳಾಪಿ, ೨.೬). 

ಹೂಳಿಡು, ಹೂತಿಡು - (ನೆಲದಲ್ಲಿ) ವಬಚ್ಚಿಡು; ಬಚ್ಚಿಡು : ಹರಿ 
ಕೊಟ್ಟ ಕಾಲಕ್ಕೆ ಉಣಲಿಲ್ಲ . . . ಹತ್ತುಸಾವರಹೊನ್ನು ತಿಪ್ಪೇಲಿ ಹೂಳಿಟ್ಟು 
ಮತ್ತೆ ಉಪ್ಪಿಲ್ಲದೆ ಉಂಡಲ್ಲೊ ಪವ್ರಣಿ (ಕ್ಷರಂರ. 0-6೩ 0); ಹೆಂಗುಸ 
ರೆಂದರೆ « ಗೃಹಸ್ವಾಮಿನಿಯರು', ಎಂಬ ಚೆಂದವಾದ ಹೆಸರಿನಿಂದ ಅವರನ್ನು 
ಅಡುಗೆಯ ಮನೆಯಲ್ಲಿ ಹೂಳಿಡುವ ಕಾಲವು ಮುಗಿದು ಹೋಯ್ತು (ಯುಕ್ಷಕ್ರ. 
090) । ಹಣವನ್ನು ಹೂಳಿಟ್ಟು,ಅದರ ಮೆ:ಲೆ ಗೋಣಿತಟ್ಟನ್ನು ಹಾಸಿಕೊಂಡ: 
ಯಾವಾಗಲೂ ಅಲ್ಲಿಯೇ ಕೂತಿರುತ್ತಿದ್ದನು (ನೀತಿತಂ. ೫. ೩); ಗೆದ್ದವರು 
ಬಳೆಗಾಜನ್ನು ಹೂತಿಡುವ ಕೆಲಸವನ್ನು- ವದಿಸಬೆ:ಕಾಗುತ್ತದೆ (ಕಂಳೋ. 1, 
&೦೩) ; ನೆಲದಲ್ಲಿ ರೂಪಾಯಿ ಹ ಇಶಿಟ್ಟರೇನು ಫಲ? (ನಕರ. 1, ೩೭೦). 

[ದೇ-8 ಮಲ. ಪೂಟು, ಪೂಣು ; ಕೊಡ. ಪುಳ್‌ ; ತೆಲು. ಪೂಡುಚು, 
ಪೂಡ್ಮು ; ನಾಯಿ, ಪುರೀ; ಕೋತ. ಪುಗ" ) 


(ಕೆಂಜೆಪಿ. ೨೦-೦೦). 


೨೩-೦); ವಿಷ 


ಪೂಟ್‌ (ನಾ). ಶವವನ್ನು ಹೂಳುವುದು, -ಸಮಾಧಿ ಮಾಡುವುದು: 


20 


ಇನ್‌, ಅವಳ ಮೇಲೆಯುವಾ್‌ ಪೊಆಿಸಿದಫೆನ್‌,. ಈ ಪೂಟಕ್ಕಿಯಾ ಸಂಚಿ 
ವೊಳಗೆ ಸರಿಪಾಲ ತಪ್ಪ ನ್‌. ಕರೆತನ್ನಿಮುವಳನ್‌ (ಅಂತಿಗೊೊ. ೨೩-9೬6). 
[ಪೂಟ್‌ 4೬ --ಕೆ) 


10 


5 


25 


30 


49 


45 


ಪೃತನೆ (ನಾ). ೧. ಸೈನ್ಮ; ಪಡೆ: “ಪೃತನಾ, ಸೇನಾ... 


; ಸೂನ್ಡಿ " ಪೂಟಿ? ಪರಾ. 
ಪೂಟ್ದು " ಪೊಬು್‌ ' ಪರಾ. 
ಪೃಕ್ತಿ (ನಾ). ಸ್ಪರ್ಶ ; ಸಂಪರ್ಕ: “ ಸ್ತ್ರೃಷ್ಟಿಃ. ಪೃಕ್ತಿಃ-೨ ಮುಟ್ಟುವಿಕೆ, 


ಸೋಂಕುವಿಕೆ ” (ಸರ್ಕಾಂತಿ. ೩೩೭). [ಸಂ-] 


ಪೃಚ್ಛಕ (ನಾ). (ಪ್ರಶ್ನೆಯನ್ನು) ಕೇಳುವವನು ; " ಪೃಚ್ಛೆಕಲಗ್ನ 


ಪರಾ. [ಸಂ.7 


ಪೃಚ್ಛಕಲಗ್ನ (ನಾ.) [ಜ್ಯೋತಿ] ಪ್ರಶ್ನಿಸುವ ಕಾಲ ; ದಿವಾಕರನುಂ 


ಪೃಚ್ಛಕಲಗ್ನದೊಳ್‌ ನೆಲಸೆ ಮತ್ತಂ ಗ್ರೀಷ್ಮಮಾ ಕಾಲಮುಂ (ಶಾಶತಿ. 
೨೪-೬) ಪೃಚ್ಛಕಲಗ್ನದಿಂ ಸರುತದಿಂದಾರೂಢದಿಂ ನೋಡಿದಾ ಬೋಧಂ 
» ೬. . ಭೋಂಕನೆ ಪೇಬ್ವಿ ಜೋಯಿಸಮವಾರ್ಗಂ ಮರ್ತರೊ೫ 
ದುರ್ಲಭ: (ಸ.ಳುರೂ. ೩.೨೦). [ಸಂ,) 


ಪೃಚ್ಛನೆ (ನಾ). ೧. ಕೇಳಂವುದು ; ಪ್ರಶ್ನಿಸಂವುದಂ. ೨. ವಿಚಾರಣೆ. 


೩. [ಜೈನ]ವಾಚನ, ಪೃಚ್ಛನೆ, ಅನಂಪ್ರೇಕ್ಷೆ, ಆವಷ್ನಾಯ, ಧರ್ಮೋ 
ಪದೇಶ. ಎಂಬ ಪಂಚವಿಧಸಾ ಿಧ್ಯಾಯಗಳಲ್ಲಿ ಒಂದು; “ಶಬ್ದಾರ್ಥ 
ಗಳೆರಡರಲ್ಲಿಯೂ ಪ್ರಶ್ನೆಗಳನ್ನು ಮಾಡಿ ನಿರ್ಣಯ ಮಾಡಿಕೊಳ್ಳು 
ವುದು” (ಕೈರೋ: ೦೬೨) : ವಾಚನೆಯುಂ ಪೃಚ್ಛನೆಯುಮನುಪ್ರೇಕ್ಷೆ 
ಯುಂವಾವಂಯವುಂಂಂ ಧರ್ಮೋಪದೇಶಮುುವೆಂಬ ಪಂಚವಿಧಸ್ವಧ್ಯಾಯ 
ದೊಳಂ. ನೆಅಕಿದು (ಅತ ೧3-೪ 5) ; ವಾಚನಾ- ವಕ್ಸಾಣಿಸುವುದುಂ, 
ಪೃಚ್ಛನಾ-ಬೆಸಗೊಳ್ತೂದುಂ ಎ ೨. ಧರ್ಮೋಪದೇಶಾ।ಃ-ಧರ್ವಾಮನುಪ 
ದೇಶಂಗೆಯ್ವಿದುಂ ಎಂಬಯ್ದು ಸ್ವಾಧ್ಯಾಯವಿಕಲ್ಪಂಗಳಪ್ಪುವು (ತತ್ತೃತ್ರ. 
೩೪): ಸ್ವಾಧ್ಯಾಯವು ವಂಚನೆ, ಪೃಚ್ಛನೆ, ಅನುಪ್ರೇಕ್ಷೆ, ಆವ್ನಾಯ, 
ಧರ್ಮೋಪದೇಶ ಎಂದು ಅಯ್ದು ಬಗೆಯಾಗಿದೆ (ತೈನರ. 60). 
[ಸಂ. ಪೃಚ್ಛನ] 


ಲ 
ಪೃಚ್ಛಿಸು (ಕ್ರಿ) - ಪ್ರಶ್ನೆಮಾಡು ; ಪ್ರಶ್ನಿಸು; “ಗುಂಧುರೀನೂ ರಾಜರ 


ತಾಯಾನ ಅಲ್ಲ ಏನರೀ 2” ವಿಶ್ವಾಸ ಪೃಚ್ಛಿಸಿದೆ (೦ೀಶಹ. 1. ೪೩). 


[ಇಪೃಚ್ಛನೆ. -ಇಸ್ಮು? 


ಪೃಚ್ಛೆ (ನಾ). ೧. ಕೇಳುವುದು; ಪ್ರಶ್ನೆಮಾಡುವುದು; ಪ್ರಶ್ನಿಸುವುದು: 


A 
ಪೃಚ್ಛಾ_೩ ಕೇಳುವುದಕ್ಕೆ ಹೆಸರುಗಳು” 


(ಸರ್ಕಾ: 8೨). ೨. ಪ್ರಶ್ನೆ : ಪರಮಹಂಸಂ ಬಂದು ಕುಳ್ಳಿರ್ದೊಡಿತ್ತು 
ಬಲಕಿಕರ್ಫಮನೆಯ್ದೆ ನೀವೆ:ಮಗೆ ಪೇಬಿಂ ಸ್ವೇಚ್ಛೆಯಿಂ ಪೃಚ್ಛೆಯಂ 
೩. ವಿಚಾರಣೆ ಮಾಡುವುದು; ವಿಚಾರಿಸುವುದು. 
ಪೃಚ್ಛಾಪೃಚ್ಛೆ (ದ್ವಿರುಕ್ತಿ) : ನೀವಿಷ್ಟು ಪೃಚ್ಛಾಪೃಚ್ಛೆ ಮಾಡಿದ 
ಕಾರಣವೇನೆಂದು ನಮಗಿನ್ನೂ ಹೇಳಲಿಲ್ಲನಲ್ಲ? (ಬರೂ. ೦೯); ಭಾರತೀ 
ಯರು, ಇಲ್ಲದ ಪೃಚ್ಛಾಪೃಚ್ಛೆ ಮಾಡದೆ, ಎಷ್ಟೋಸಲ ವಿಚಾರ ಹ ಮಾಡದೆ, 
ಪರಾತ್ಚರಸತ್ಕವನ್ನು ಒಪ್ಪಿ ಸ್ವೀಕರಿಸಿ ಬಿಡುತ್ತಾರೆ (ಮುಹಾಯೋ. ೦೩೪). 
ಪೃಚ್ಛೆ ಮಾಡು- ಪೃಚ್ಛಿಸು : ಸಾಮ್ಮವಾದದ ಪ್ರವೃತ್ತಿಗಳ ರಸವೆ:ನು 
ಎಂದು ಪೃಚೈಮಾಡಿ ಆತ್ಮನಲ್ಲಿ ಅವುಗಳ ಉಗಮವನ್ನು ತೋರಿಸಲು 
(Xo. ಪೃಚ್ಛಾಾ] 


“ಪ್ರಶ್ನೆಃ.  ಅನುಯೋಗಃ, 


(ಸುಳುವೂ- ೩-೬). 


ಯತ್ಲಿಸುವನಂ (೫2೬೦. ೬%). 


ಪೃಚ್ಛ (ಗು). ೧. ಕೇಳಬೇಕಾದ ; ಪ್ರಶ್ನಿಸಬೇಕಾದ. ೨. ಎಚಾರಣೆ 


ಮಾಡಬೇಕಾದ; ವಿಚಾರಿಸಬೇಕಾದ- [ಸಂ.) 


ಪೃತನಾಜಾಳ (ನಾ). ಸೇನೆಯ ಸಮೂಹ, ಗುಂಪು : ಗಿರಿರಾಜೋದಗ್ರ 


ಹಿಂದೂರಿತಕರಟಿಘಟಾಟೋಪಮಂ ಚಿತ್ರನೇತ್ರಾಂಬರನಾನಾ 

ಹೇಕಹಸೆ್ರೊ:ದೃಟಭಭಿಪೃತನಾಜಾಳವಂಂ ಚಿತ್ತದೊಳ' ವೀರರಸಂ ಕೈಗಣ್ಮಿ 

ಪೊಣ್ಮುತ್ತಿರೆ ನಿಜಬಲಮಂ ನೋಡಿದಂ ಸಾರ್ವಭೌಮಂ (ಆ0ಫ್ರ- ೦೪-6೭)- 
(ಸಂ. ಪೃತನಾಜಾಲ] 

ಅನೀಕಂ 


ಪೃಥಕ್ಕರಣ 


-ಈ ೧೦ ಪಡೆ” (ಹಲಾಯೂ. ೭೩-೩೦೩); ಪತ್ತಿಯೆಂದುಂ ಸೇನೆಯೆಂದುಂ 
ಸೇನಾಮುಖಮೆಂದುಂ ಗುಲ್ಕವೆಂಂದುಂ ವಾಹಿನಿಯೆಂದುಂ ಪೃತನೆಯೆಂದುಂ 
ಚಮುವೆಂದುವತಾನೀಕಿನಿಯೆಂದುವಿ:ಂತೆಂಟುತೆಆಅದಿಂ ಪಡೆಗೆ ಪೆಸರಕ್ಕುಂ 
ಪೃತನಾಭರದಿಂ ಪ್ರಭಗ್ನಘಣನಾದುದು 
ಬಾಣಗಮನದೆೊಳ" 


(ಕಂಠಾವೂ. ೦೩-೪ ವ); ಫಣೆಪತಿ 
ಸೂನೃತಮೆಂದು ಸೂಚಿಪಂತದ್ಭುತವಾದುದು 
ಭೊಕಂಪಂ (8ಗಂ. 06-98); ಅತ್ತಲಾ ತೆರೆತೆರೆ ತೆರಳ್ತುದದ್ದುಶಪೈತನೆ 
(ಶ್ರೀರಾಮಾ. ೬8೨-೯೬). ೨. ೪ಡಿ ಆನೆಗಳು, ೨೪೩ ರಥಗಳು, ೭೨೯ 
ಕಂದಂರೆಗಳು ಮತ್ತು ೧೨೧೫ ಕಾಲಾಳುಗಳಿಂದ ಕೂಡಿದ 
ಒಂದು ಸೇನಾವಿಭಾಗ ; ಆನೆ ೨೪೩ ರಥ ೨೪೩ ಶುದಿರೆ ೭೨೯ 
ಕಾಲುಳು ೧೨೧೫ಯಿದು ೧ ಪೃತನೆಯೆಂಬ ಬಲ (ವ್ಯವಜಾ: ಅನುವಿಂರ- ೦-೦೦)- 


೩. ಕದನ; ಯುದ್ಧ. [ಸಂ. ಪೃತನಾ] 

ಪೃಥಕ್ಕರಣ (ನಾ). ಬೇರೆಬೇರೆ ಮಾಡುವಿಕೆ; ವಿಂಗಡಿಸುವಿಕೆ : 
ವಿಂಗಡಣೆ : ಕಲೆಯು ವೈಜ್ಞಾನಿಕಪೃ್ಪಥಕ್ಕರಣಕ್ಕೆ (80106110 
೩೧೩]yeis) ತಲೆಬಾಗುವ ಶಾಸ್ತ್ರವಲ್ಲ (ಕಾಶತ್ರ- ೦೨)- [ಸಂ] 


ಪೃಥಕ್ಕರಣೆ (ನಾ). - ಪೃಥಕ್ಕರಣ : ಈ ವಿಷಯದಲ್ಲಿ ಶ್ರೀಗೋವಿಂದ 
ಪೈಗಳು ಮಾಡಿದ ಪೃಥಕ್ಕರಣೆ ಯೋಗ್ಯವೇ ಆಗಿದೆ (ಕತತ: ೬೭); ಈ 
ಕವಿಯ ಕಾಲಕ್ಕೂಗಲೇ ಭಾಷಾಕ್ಷೇತ್ರದ ಪೃಥಕ್ಕರಣಿ ನಡೆದಿತ್ತೆಂಬುದು 
ಸಂತೋಷದಾಯಕವಾದ ಮಾತು (ದ್ರಾವಿನಿ. ೦೨ ಹಿನ್ನೆಲೆ). [ಸಂ. ಪೃಥಗ್ಯರಣ] 
ಪೃಥಕ್ಕರಿಸು (ಕ್ರಿ). ವಿಂಗಡಿಸಲು ; ವಿಭಾಗಿಸು : ಕಥೆ ಮತ್ತು ರೇಖಾಚಿತ್ರ 
ಗಳ ಸಾಮ್ಯ ವೈಷಮ್ಯಗಳನ್ನು ಬರಹಗಾರರೇ ನೇರವಾಗಿ 
ಪೃಥಕ್ಕರಿಸದೆ, ಬೇರೊಬ್ಬರ ಬಾಯಿಂದ ಹೇಳಿಸಿರುವ ರೀತಿ ಮನೋಜ್ಞ 
ವಾಗಿದೆ (ಕ್ರೇತೃಶ್ರ. 1 ಮುನ್ನುಡಿ) ; ಕಾದಂಬರಿಗಳಲ್ಲಿ ಪಾತ್ರ ಮೇಲ್ಮಟ್ಟದ 
ಹುಡ:ಗ ಹುಡುಗಿಯರ ಗುತ್ತೆಯಲ್ಲ, ಕೇವಲ ಅವರ ಮುಳ್ಳು ಪರಚಿದ 
ಸಂಕಷ್ಟಗಳನ್ನು ಹೇಳುತ್ತ. ವರ್ಣಿಸುತ್ತ, : ಪೃಥಕ್ಕರಿಸುವುದೊಂದೇ 
- ಕಾದುಬರಿಯ ವಸ್ತುವಲ್ಲ (ರಕ್ತರೂ- ಪ್ರಸ್ತಾಶ). [ಪೃಥಕ್ಕರಣ + —ಇಸ್ಕು] 
ಪೃಥಕ್ಟ್ಯ (ನಾ). ೧. ಬೇರೆಯಾಗುವಿಕೆ; ಹೊರತಾಗಿರುವಿಕೆ; 
ಪ್ರತ್ಯೇಕತೆ. ೨. ಪೃಥಕ್ತ್ವವಿತರ್ಕವೀಚಾರ : ಇರ್ವರುಪಶಮಕರ್ಗಂ 
ನಾನಾಜೀವಾಪೇಕ್ಷೆಯಿಂ ಸಾವತಾನ್ಯದ ವೊಲ್‌ ಏಕಜೀವಾಪೇಕ್ಷೆಯಿಂ ಜಘನ್ಯದಿಂ 


ಆಂತರ್ಮೂಹೂರ್ತಂ ಉತ್ಕೃಷ್ಠ ದಿ ಪಲ್ಕೋಪಮಶತಪೃಥಕ್ತ ವರಿ 
(ತತ್ತ ಪ್ರ. ೪0). [ಸಂ.) 


ಪೃಥಕ್ತ್ವವಿತರ್ಕವೀಚಾರ (ನಾ). [ಜೈನ] ಎಂಟನೆಯ ಗುಣಸ್ಪಾ ನ 
ದಿಂದ ಹನ್ನೆರಡನೆಯ ಗುಣಸ್ಮೂನದ ಕೆಲವು ಭಾಗಗಳವರೆಗೆ ನಡೆಯು 
ವಂತಹ ಶುಕ್ಲಧ್ಕಾನ; ಪ್ರಥಮರಂಕ್ಷಧ್ಯಾನ; p “"ವಿತರ್ಕ' ಎಂದರೆ 
ಶಾಸ್ತ್ರ, 'ವೀಚಾರ' ಎಂದರೆ ವಿಪರೀತವರ್ತನ” (ತಕೋ: ೨); 
“ಮೊದಲ ಶುಕ್ಲಧ್ಯಾನದಲ್ಲಿ ೮ನೆಯ ಗುಣಸ್ಥಾನದಿಂದ ೧೨ನೆಯ 
ಗುಣಸ್ಥಾನದ ಕೆಲವ ಭಾಗದವರೆಗೆ ನಡೆಯುವಂಥದು”' (ಜಡ್ಕಾಂ. 
ಕೈನವಾಂಣಿಷಕಕಬ್ಬಕೋಕ); "ಗುಪ್ತಿ ಮುಂತಾದವುಗಳ: ಅಭ್ಯಾಸ 
ಮಾಡಿದವನು ಮತ್ತು ದ್ರವ್ಯಪರ್ಯಾಯಗಳ ಚಿಂತನೆಯಲ್ಲಿ 
ನಿಪುಣರಾದ ಮುನಿಗಳು ಅರ್ಥ, ವ್ಯಂಜನ, ಕಾಯಯೋಗ, ವಚನ 
ಯೋಗ ಇವುಗಳ ಪೃಥಕ* ಪೃಥಕ್‌ ರೂಪದಿಂದ ಸಂಕ್ರಮಣ 
ಮಾಡುವ ಮನ್ಸಿನ ಮುಖಾಂತರವಾಗಿ ಮೋಹನೀಯ ಕರ್ಮ 
ಪ್ರಕೃತಿಗಳ ಉಪಶಮ ಅಥವಾ ಕ್ಷಯ ಮಾಡುವುದಕ್ಕೋಸುಗ 
ಉದ್ಯುಕ್ತರಾಗುತ್ತಾರೆ. ಅ;ಥವರಲ್ಲಿ ಈ ಶುಕ್ಲ ಧ್ಯಾನವು 
ಉದಯವಾಗುತ್ತದೆ? (ಕರಿಫು: ಶೈನಶಾಾಓಕರರ್ಮಿಕೊೋರ) : 
ಪೃಥಕ್ತ್ವವಿತರ್ಕವೀಚಾರಮೆಂಬ ಪ್ರುಥಮಶುಕ್ಲಧ್ಯ್ಮಾನದೆೊಳ್‌ ಕೂಡಿಯುಪ 
ಶಾಂತಗುಣಸ್ಮಾನದೆೊಳಿರ್ದು ರತ್ನತ್ರಯಮಂ ಸಾಧಿಸಿ ಸಯಸತ್ವವುದೇವ 


೫೭೭೯ 


10 


15 


20 


25 


3s 


40 


45 


ಪೃಥಾಸುತ 


ನಾಗಿ ಪುಟ್ಟಿದೊಂ (ನಡ್ನಾರಾ, ೨೯-೧3): ಪೈಥಕ್ತ್ವವಿರ್ತವಿ (ವೀ. ಚಾರ 
ಮೆಂಬ ಮೊದಲ ಶುಕ್ಲಧ್ಯಾನದೊಳ್‌ ಸವಾಹಿತನುಪಶಾ:ತಗುಣಸ್ಥಾನ 
ದೊಳ್‌ ಪ್ರಾಣಪರಿತ್ಯಾಗಂಗೆಯ್ಸು ಸರ್ವಾರ್ಥಸಿದ್ಧಿಯೊಳಹಮಿಂದ್ರನಾದಂ 
(ಅದಕು... ೬-೩೪ ವ); ಪೃಥಕ್ತ್ವೆವಿತರ್ಕವೀಚಾರಮೆಂಬ ಪ್ರಥಮಶುಕ್ಲಧ್ಮಾನ 
ಪರಿಣತಿಯಿಂಂ ಕ್ಷೀಣಕಷಾಯವೀತರಾಗಛದ್ಮಸ್ಮಗುಣಸ್ಥಾನವ್ಯವಸ್ಥಿ ತನಾಗಿ 
(ಸುಕುಮಾ., ೮-೬೨ ವ). [ಪೃಥಸ್ತ್ವ 1 ವಿತರ್ಕ + ವೀಚಾರ ?) 

ಪೃಥಕ್ಷರ್ಣಿ (ನಾ). ಒಂದು ಬಗೆಯ ಸಪ್ಯ್ಯ ; ನರಿಹೊನ್ನೆಗಿಡ : “ಪೈಶ್ನಿ 
ಪರ್ಣೀ. ಪೃಥಕ್ತರ್ಣೀ. ಚಿತ್ರಪರ್ಣೀ, ಅಂಭ್ರಪರ್ಣಿಕಾ-೪ ಕೋಲಪೊನ್ನ 
ಯೆಂಬುವದು, ನರಿಹೊನ್ನೇಗಿಡ, ನಕ್ಕಚಿಳ್ಳನಾಕು” (೩ರ್ಕಾಂತಿ. ೦೩೩೨. 

(ಸಂ. ಪೃಥಕ್ಪರ್ಣಿ] 

ಪೃಥಗರ್ಥ (ನಾ). ಬೇರೆಯ ಅರ್ಥ : 'ವೆಸರೊಳಸಂಭವಮೆನಿಸುಗುಮ 
ಸಂಭವಂ ತದ್ವಿಶೇಷಣಂ ಪೃಥಗರ್ಥಂ ಪೊಸಯಿಸೆ ಭಿನ್ನೆರೆಸಂ ಸುಪ್ರಸಿದ್ಧ 
ವಾಚ್ಯದೊಳದಲ್ತೆ ವಕ್ರೋಕ್ತಿ ಕರಂ (ಕಾರ್ಮಾಕ. ೭೬3), ಏಗಂ ವಲಂ 
ವೆಲ್ಲಂ: ದಲ್‌ ತಾಗುಗುವಂತಿನಿಶ್ಚಯಾರ್ಥಮಂ ಎ ಬೇಲ್‌ಬೇಲ್‌ಯೆನೆ 
ಪೃಥಗರ್ಥ೦ (ಕಮದ ೩೦೬): [ಸಂ.] 

ಪೃಥಗ್ತನ (ನಾ). ೧. ತಿಳಿವಳಿಕೆ ಇಲ್ಲದವನು ; ದಡ್ಡ ; ಪಾಮರ: 
“ ಪ್ರಾಕೃತನಪಶದಂ ಪೃಥಸ್ಮನನಿತರಂ ಪಾಮರನೆನಿಪ್ಪನಕ್ಕುಂ ಜಾಲ್ಮಂ * 
(ರಸ್ತುಕೋ. ೬೪-೭೨); ಪೃಥಗ್ಹನವಂತಂದಾತ್ತಚಿತ್ತಂ ಜನಪತಿ ಧೈರ್ಯಾಂಬು 
ರಾಶಿ ಚಳಿಯಿಸಿದವನೆ (ಅಕಪು. 00-96). ವಿ. ನೀಚ; ದುಷ್ಟ; 
“ ವಿವರ್ಣಃ, ಪಾಮರಃ, ನೀಚಃ , ಪ್ರಾಕೃತಃ. ಪೃಥಗ್ಮನಃ ... 
ಇತರಃ_ ೧೦ “ನೀಚನ ಪೆಸರು ” (ಸರ್ಮಾಂತಿ. ೩೦೨)-. [ಸಂ] 

ಪೃಥಗ್ಭಾ ವ (ನಾ). ಬೇರೆಯೆಂಬ ಭಾವನೆ, ಆಲೋಚನೆ ; ಬೇರೆ 
ಎಂಬ ಕಲ್ಪನೆ : ಅನೇಕ ಪ್ರಕಾರಕಪಟೋಪಾಯಂಗಳಿಂಧತಿಸ್ನೇಹಿತರೊಳ್‌ 
ಪೃಧಗ್ಗಾ ಿವಮಂ ಮಾಟ್ಟುದೇ ಭೆ:ದಮೆಂಬುದು (ಶಂತತಂ- ೨೦-೨೨) ; ನೀವು 
ನಾವೆಬೀಪ ಥಗ್ಕಾವಾವಲಂಬನದೇಕೆ ನಿಮ್ಮಲಿ ನಾವು ನೆಮ್ಮಲಿ ನೀವೆ 
ಯೆಂದನುಂ ನಗುತ ಕುರುರಾಯ (ಕುವ್ಮಾಸ. ೭೩-೩೬) ; ಭಾವಿಸಲು 
ಯಾದವರೊಳು ಪೃಥಗ್ಭಾವದಲಿ ಸಂಕರುಷಣಾಖ್ಯೆಯನೀ ವಿಬುಧನುತ 
ನೆಯ್ದ ವನು (ವಿರಾಗ. 0೦-೬-೪೦). (ಸಂ-] 

ಪೃಥಗ್ವಿಧ (ನಾ). ಬೇರೆ ಬೇರೆಯ ರೀತಿ, ವಿಧ: “ ವಿಎಿಧಃ, 
ಬಹುವಿಧ, ನಾನಾರೂಪಃ, ಪೃಥಗ್ವಿಧಃ -೪ ಬೇರೆ ಬೇರೆ ರೂಪ 
ವುಳ್ಳದ್ದು, ನಾನಾರೂಪನಾಗಿರುವಂಥಾದ್ದು ” (ಸಿರ್ಕಾಂತಿ, ೩೪6). [ಸಂ. 

ಪೃಥವಿ (ನಾ). ಭೂಮಿ; ಧರೆ: ಪೃಥವಿಗೊಣನಗಿದುವೆಂಟುಸಾವಿರಪೃ್ಪಥುಳೆಹಯ 

ನುಗ್ಗೂಯ್ತೂ ಗಣನೆಯ ರಥ ಪದಾತಿಯೊಳಿತ್ತಲೆನೆ ಸವಜ*ದನು ಪರಬಲವ 

(ಕ:ಮ್ಯಾಗ್ಗ, ೧-೦೨)- [ಸಂ. ಪೃಥವೀ] 

ಥಾಕು (ನಾ). ಹಾವು; ಸರ್ಪ: “ ವಿಷರಃ, ದಂದಶೂಕಃ... 
ಕಾಕೋದರಃ - . - ಭುಜಂಗಮಃ ಈ ೨೫ ವಾವಿನ 

(ಕಾಯು. ೧೦೩ ೦೮); ಪೃಥಾಕು ಸನ್ಮಂಡನನೈಕ್ಕಮಂ 
ವಿಧಿಸುವೀ ಕೃತಿಯಂ ಕಿಜಂದೆನ್ನಬಪ್ಪುದೇ (ತಿಂ. ೦ 66). [ಸಂ.] 

ಪೃಥಾಸುತ (ನಾ). ಕುಂತಿಯ ಮಕ್ಕಳಲ್ಲಿ ಒಬ್ಬ; ಭೀಮ; 
ರಥವಾಜಿಗಳೊಂದೆಸೆಯೊಳಿ್‌ ರಥುಗಳೊಂದೆಸೆಯೊಳುರುಳು ಕೆಡೆದುವು 
ನೊ:ಡಾ.. . ಪೃಥಾಸುತಪೃಥಿತ ಪೃಥುಗದಾಪ್ರಹರಣೆಯಿಂ (ಗಡಾಯ್ದು 
೩-೬). ಓ ಧರ್ಮರಾಯ, ಭೀಮ, ಅರ್ಜುನ ಈ ಮೂವರೂ 
ಕುಂತಿಯ ಮಕ್ಕಳಾದರೂ ಅರ್ಜುನನೊಬ್ಬನಿಗೇ ವಿಶೇಷವಾ. 
ಈ ಹೆಸರನ್ನು ಆನ್ವಯಿಂಸುವುದುಂಟು ಮತ್ತು ಪಾಂಡವರಲ್ಲಿ 
ನಕುಲ ಸಹದೇವರು ಮಾದ್ರಿಯ ಮಕ್ಕಳಾದರೂ ಒಟ್ಟೂ 
ಪಾಂಡವರೈವರಿಗೂ ಅನ್ವಯಿಸಿ ಹೇಳಂವುದು ಬಳಕೆಯಾಗಿದೆ. 


ಪ್ಲ 


ಬ 
ಪೃಥಾಕುಃ, 


ಉಳ 
ಪೆಸರ* 


ಪೃಥಿವಿ 


ಪೃಥಾಸುತರ್‌ ಕುಂತಿಯ ಮಕ್ಕಳು ; ಪಾಂಡವರು: ನಿರ್ದೋಷಿ 
ಗಳೊಳ್‌ ಪೃಥಾಸುತರೊಳಿಂ ಮಗುಲಟ್ಟುಂ ಪುದುವಾಚಕನೆಂಬೆನೇ (ಕಂತ. 
೩-೦೪) ; ಅಗಡು ಮೂಡಿದ ನಿಮ್ಮ ಮಕ್ಕಳ ವಿಗಡತನಕಂಜಿದರೊ ದುರಿತದ 
ಸೊಗಡಿಗಂಜಿದರೋ ವಪೃಥಾಸುತರೆಂದಳಿಂಯುವಂರಿುಖಿ (ಕುತ್ಮಾಸ, ೦8-6೬)- 
[ಸಂ.] 
ಪೃಥಿವಿ (ನಾ). ೧. ಪಂಚಭೂತಗಳಲ್ಲಿ ಒಂದು; ನೆಲ; ಧರೆ; 
ಭೂವಿಂ; “ಭೂ, ಭೂಮಿ; , ಪೃಥಿವೀ . . . ಧರಾ, ಆಧಾರಾ. ಈ 
೩೭ ಭೂಮಿಯ ಪೆಸರ್‌” (ಹಂಹುು- ೨೬.೦) : ಸೊಗಯಿಸವೆಂದು ಪೃಥಿ 
ವ್ಯಾದಿಗಳಿನಿಸುವ ಪಂಚಭೂತಮೆಬ್ಲವನುಟದಾವಗಮುಜ್ಜ್ಞ «ಳೌಂಗಿಯಂ 
ಧವಳಗುಣದೆ ನಿರ್ಮಿಸಿದನಾಗವೇಬ್ಮುಂ ಧಾತ್ರಂ (ಕಾರಂಪೂ- ೬೬೦) ; ಪೃಥಿಎ 
ನೆಗ್ಗಿತು ಹೊತ್ತ ಕಮಠನ ವೃಥೆಯನಾರುಸುರುವರು ಸುಮಹಾರಥರ 
ಹೊದಜಲಿ ಹೊಕ್ಕನುರಿ ಬಲುಮೆಳೆಯ ಹೊಕ್ಕಂತೆ (ಕುಪ್ಮಿರ್ರೋ, ೨-೩೦) ; 
ಮತ್ತಂ ಪೃಥ್ವಂಶಮರ್ಧಮೂಂ ಮಿಕ್ಕ  ಭೂತಂಗಳಷಪ್ಪಮಾಂಕಶೆಂಗಳ್‌ 
ನಾಲ್ಕುಂ ಕೂಡಿ ಪೃಥಿವಿಯೆನಿಕ್ಕುಂ (8೪೨. ೨೪ 5)- ೨. ಮಣ್ಣು. 
ಪೃಥಿಎಿಯಾತ್ಮಜೆ - ಭೂಮಿಯಲ್ಲಿ ಜನಿಸಿದವಳು ; ಸೀತೆ: ಪೃಥಿಎ 
ಯಾತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪಥಮಾವುದೆಂದು ದೆಸೆದೆಸೆಗಳಂ 
ನೋಡಿ -..- ಹಲಂಬಿದಳ್ಳೆಲ್ಮರಂ ಕರಗುವಂತೆ (ಕೈಬುಘಾ. ೦೯-೩೬)- [ಸಂ.) 
ಪೃಥಿವಿಜೆ (ನಂ). ಭೂವಿಂಯಲ್ಲಿ ಹುಟ್ಟಿದವಳು; ಸೀತೆ: ವೃಥಿ 
ವಿಜೆಯನಆಸಲೈ ವೀರಹನುಮಂತನಂ ಕಳುಹಿದಂ ಕಾಕುತ್‌ಸ್ಮನು 
(ಕೈ ಪಥಾ: ೦೮-5). [ಸಂ. ಪೃಧಿವಿಜಾ) 
ಪೃಥಿಎಪ (ನಾ). ಭೂವಿಂಯ ಒಡೆಯ; ಪೃಥ್ವೀಪತಿ : ಬಂದುದೇ 
ಪೃಧಿವಿಪನ ಮಖಕೆಡರಕಟಯೆನುತೆ. _ ಮನದೊಳಗೆ ಕೃಷ್ಣನಂ ಧ್ಯಾನಿ 
ಸಿದನು (ಕೈಪಿಂಧಾ, ೦೩-೨೦). [ಸಂ.] 
ಪೃಧಿವಿಪಂಚಕ (ನಾ). [ವೇದಾಂತ] ಭೂಮಿಯ ಅಂಶದಿಂದ ಉತ್ಪನ್ನ 
ವಾದ ವಾಕ್ಕು, ಪಾಣಿ, ಪಾದ, ಪಾಯಂ ಮತ್ತು ಉಪಸ್ಥೆ ಗಳೆಂಬ 
ಐದರ ಗುಂಪು : ವಾಕ್ಕು, ಪಾಣಿ, ಪಾದ, ಪಾಯು, ಉವಪಸ್ಥೆಗಳ್ಳೆ 
. ದನ್ನು ಇವು ಪ ೈಧಿವಿಯ ಆಯಿದುಭಾಗಗಳಿಂದ ಉತ್ಪನ್ನವಾದವುಗಳು, ಇವು 
ಪೃಥಿವಿ ಅಂಶವಾದ್ದರಿಂದ ಇವುಗಳನ್ನು ಪೃಥಿವಿಪಂಚಕವೆಂದು ಹೇಳುವರು 
(ಪೇಯ. ಸಾಂಲ್ಯಾಸೂತ್ರ)- [ ಸೆಂ. ] 
ಪೃಧಿವಿಪತಿ (ನಾ). ಭೂಮಿಯ ಒಡೆಯ ; ರಾಜ: ಪೃಥಿಎಪತಿ ಕೇಳೆ 
ದೆಯ ಮೇಲೆ ಕೋಲ್ಕೀಲಿಸಲ್‌ ವೃಧಿಸಿ ಮೈಮಣ*ದನು (ಕೈ ೦೦೬. ೬-೩೯). 
[ಸಂ.] 
ಪೃಧಿವಿಪಾಲ (ನಾ). -ಪೃಥಿವೀಪಾಲ. [ಸಂ.] 
ಪೃಥಿವೀಚಕ್ರ (ನಾ). ಭೂಮಂಡಲ; ಭೂಭಾಗ : ಪೃಥಿವೀಚಕ್ರಂ 
. ಪ್ರಕಂಪಾಕುಳಿತಮುದಧಿಸೀವತಾತಿಮಾತ್ರಂ ಘನಾಧ್ವಂ ವುಧಿತಾಭೋವಾಹೆ 
ಮವಪ್ಪಂತೊದವೆ ಬಹುಳೆಪಕ್ಷೂನಿಳಂ ಕೂಡೆ ಬಂದಂ . . - ಆ ವೈನತೇಯಂ 
(ಆಗರ: 00 -40)- [ಸಂ.) 
ಪೃಥಿವೀಧಾತು (ನಾ). [ತತ್ತ್ವಶಾ] ಪೃಥ್ವಿ, ಅಪ್ಪು, ತೇಜಸ್ಸು, 
ವಾಯು, ಆಕಾಶ ಮತ್ತು ಯತುಗಳೆಂಬ ಆರು ಧಾತಂಗಳಲ್ಲಿ 
ಒಂದೂ; ಪೃಢಿವೀಧಾತು ಯತುಧಾತು ಇವುಗಳೇ ಆರು 
ಧಾತುಗಳು. ಇವುಗಳಲ್ಲಿ ಪೃಥವೀಧಾತುವು ಆಂರುರದಲ್ಲಿ ಕಾರಿಣ್ಯವನ್ನು 
ಮತ್ತು ಗಂಧವನ್ನು ಹುಟ್ಟಿಸುವುದು (ಉತ್ತ. 306): [ಸಂ.] 
ಪೃಥಿವೀಪತಿ (ನಂ). ಭೂಮಿಯ ಒಡೆಯ ; ರಾಜ: ಪೃಥುಲಯಶ 
ನಮಿತತೇಜಂ ಪೃಥಿವೀಪಶಿನತಕಿರೀಟಮಣಿಗಣಕಿರಣಗ್ರಧಿತಪದಪೀಠ 
ನಾಗಳ್‌ ರಥನೂಪುರಚಕ್ರವಾಳಪುರಮಂ ಪೊಕ್ಕಂ (ಕಾಂಶೀಕೃ. ೬-೦೩೩). [ಸಂ.) 
ಸೃಥಿವೀಪಾಲ, ಪೃಧಿವೀಪಾಳ (ನಾ). ಭೂವಿಂಯನ್ನು ಪಾಲಿಸು 


೫೭೮೦ 


ಜೃಥುಕತ್ವ 


ವವನು ;. ಭೂವಿಂಯ ರಕ್ಷಕ: ರಾಜ. ಖೃೈಥಿವೀಪಾಳ : ಪೃಥಿವೀ 
ಪಾಳಸಹಸ್ರಂ ಪ್ರಧಿಶಮಹೀನಾಥನಂತೆ ದೀಕ್ಷೆಯನಾಂತೇಂ ಕಥಿಯಿಪೊಡೆ 
ಯಭಾರಾಜಾ ತಥಾಪ್ರಜಾಯೆಂಬ ನೀತಿಯಂ ಪ್ರಳಟಸಶೋ (ಶಾಕ್ಶತ್ರ. 
೮೨-೩೦). [ಸಂ.] 


8 |ಪೃಥಿವೀಪಾಳ 'ಪೃಧಿವೀಪಾಲ' ನೋ. 


ಪೃಥಿವೀರಾಜ್ಕಂಗೆಯ್‌ (ಕ್ರಿ). ಭೊವಿಂಯನ್ನು ಆಳು; ರಾಜ್ಯಭಾರೆ 
ಮಾಡು: ಗಂಡತ್ರಿಣೇತ್ರ ಶ್ರೀಬೆಯ್ದುಂಬಮಹಾರಾಜರ್‌ ಪೃಥಿವೀ 
ರಾಜ್ಯಂಗೆಯೆ (ಎಇ. X೫೪, ೨೬-೪; ಸು. 868). 
[ಸಂ. ಪೃಥಿವೀ + ರಾಜ್ಕಂಗೆಯ*). 


10[ಪೃಥಿವೀಶ್ವರೆ (ನಾ). ಭೂವಿಂಯ ಒಡೆಯ ; ರಾಜ: ಆ ಪೃಗಿವೀಶ್ವರಂ 


ಪಗಲ ತಿಂಗಳನಚ್ಚರಿವಟ್ಟು ನೋಡಿದಂ (ಶಂರ್ರಪು. «-೬)- [ಸಂ.] 
ಪೃಥು (ಗು). ೧. ವಿಸ್ತಾರವಾದ ; ವಿಶಾಲವಾದ. ೨. ದೊಡ್ಡದಾದ ; 
ಗಾತ್ರವಾದ : ಪೃಥುಕಮಲಪರಿಮಲಪರಾಗಭರಕಲಿಲದಿಂ . - - ಪರಮ 
ಜಿನರಾಜನಂ ದುರಿತಾಬ್ದರಾಜನಂ ಪೂಜಿಸಿ (ಕಂಠ್ರಪು- ೬-೧೪೦ ರೆಗಳೆ) ; 
ಪಾಂಡುಸುತರೈವರು ನಡೆಯಲು . - - ಆ ಪೃಥುಕುಕ್ಕುರನು ಸಪ್ತಮ 
ವಾಗಿ ಶಾನನುಸರಿಸಿದುದು (ಕಿಮ್ಮಕು- ೦-೦೪. ೩. ಅಸಂಖ್ಯವಾದ ; 
ಲೆಕ್ಕವಿಲ್ಲದ; ಹೇರಳವಾದ. ೪. ಎವರವಾದ. ೫. ವಂಂಖ್ಯ 
ವಾದ. ಓ. ವಿವಿಧವಾದ; ಬೇರೆಬೇರೆಯ. ೭. ಚುರಂಕಾದ; ಕುಶಲತೆ 
ಯುಳ್ಳ. (ನಾ). ೮. ವಿಶಾಲವಾಗಿರುವಿಕೆ ; ವಿಸ್ತಾರವಾಗಿರುವಿಕೆ : 
“ಬಹು ಭೂಯಿಷ್ಟಮದಭ್ರಂ ಬಹುಳಂ - . . ಪೃಥು ಗುರು ಮಹ 
ದ್ವಿಶಾಳಂ ವಿಶಂಕಟಂ ವಿಸ್ತೀರ್ಣಂ? (ನತ್ತುಕೋ. ೧೦೬-೩8) ; “ ಬೃಹದುರು 
ವುರು ಪೃಥುಳ ಪೃಥು ವ್ಯೂಢಮೆನೆ. ವಿಸ್ತೀರ್ಣಮೆಂದೆನಿಕು * 
(ಕಾಗರಾ- 03%-6)- ೯. ದೊಡ್ಡದಾಗಿರಂವುದು ; ಹಿರಿದಾದುದಂ : 
“ಬೃಹತ್‌ - * * ಪೃಥು, ಪೃಥುಳು --- ಭದ್ರಂ, ವರಿಷ್ಟಂ-ಕಈ ೧೨ 
ಹಿರಿದು” (ಹಳಯು. ೧೧೬-೦೪). ೧೦. ಒಂದಂ ಬಗೆಯ ಜೀರಿಗೆ; 
ಕರಿಜೀರಿಗೆ : “ಸುಷವೀ, ಕಾರವೀ. ಪೃಥ್ವೀ, ಪೃಥುಃ, ಕಾಲಾ, ಉಪ 
ಕುಂಚೆಕಾ-೬ ಕರೀಜೀರಿಗೆ* (ಸಾತಿ. ೨69). ೧೧. ಹಿಂಗಿನ ಮರ: 
“ಕಂರವೀ, ಪೃಥ್ವೀ, ಬಾಪ್ಪಿಕಾ, ಕಬರೀ, ಪೃಥಾಃ-೫ ತತ್ನಶ್ರೀ-ಆ ಹಿಂಗಿನ 
ಮರದ ಹೆಸರುಗಳು” (ಓರ. ೨68)- ೧೨. ಅಗ್ನಿ. ೧೩. ಎಷ್ಟು. 
೧೪. ಮಹಾದೇವ ; ಶಿವ. ೧೫. ಅಷ್ಟವಸುಗಳಲ್ಲಿ ಒಬ್ಬ. 
೧೬. ಅಫೀಮು. ೧೭. ಪ್ರಸಿದ್ಧರಾದ ಹದಿನಾರಂ ಜನ ಚಕ್ರವರ್ಶಿ 
ಗಳಲ್ಲಿ ಒಬ್ಬ : ೪ ಭೂಮಿಯನ್ನು ಆಳಿದ ಮೊದಲನೆಯ ರಾಜ 
ಇವನೇ ಎಂದೂ ಇವನಿಂದಲೇ ಭೂವಿಂಗೆ 'ಪೃಥ್ವೀ' ಎಂಬ 
ಹೆಸರಾಯಿತೆಂದೂ ನಂಬಿಕೆಯಿದೆ : ಮಹಿಯೊಳುಳಿದರೇ ಪೃಥು 
ಪುರೂರವ ಹರಿಶ್ಚಂದ್ರಾದಿ ನರಪಶಿಗಳು (ಕಾ. ೦6-39)- ಸಂ.) 
ಪೃಥುಕ (ನಾ). ೧. ಅವಲಕ್ಕಿ : “ಪೃಥುಕಟೆನಲವಲಕ್ಕುಂ " (ರತ್ತಾಕೋ:- 
೪8-09), “ ಅವಲಕ್ಕಿ ಪೃಥುಕಮಲ್ಕೂ *” (ಕುಂಗರಾ- ೦೦೦-೬). ಪಿ. 
ಯಾವುದೇ ಪ್ರಾಣಿಯ ಮರಿ : ಶಾಬ. ೩. ಮಗು ; ಶಿಶು: “ ಬಾಳಃ, 
...ಪೋತಃ. ಪೃಥುಕಃ, ಶಿಶುಃ, ಶಾಬಃ, ಡಿಂಬ;- ಈ ೯ ಮಗುವು” 
(ಕಹು. 6೩-೩೪9): ೪. ಒಂದು ಬಗೆಯೆ ರತ್ನ; ಪಚ್ಚೆ: 'ಏಕ್ತಕ 
ವೆಂಬುವದು ಗಿಣಿಯ ರೆಕ್ಕೆಯಂತೆ ಇರುವುದು . - . ಪೃಥುಕವೆಂಬುವದು 
ತಾವರೆಯ ಎಲೆಯ ವರ್ಣವಾಗಿಯಿರುವುದು (೩*ಗಂಛ- ೩೬೭-೦೬)- ([ಸಂ.] 


ಪೃಥುಕತ್ವ (ನಾ). ಎಳೆತನ ;: ಬಾಲ್ಕ ; ಶೈಶವ: ದೊರೆವೆತ್ತುದು 
ಪೃಥುಕತ್ವಂ ಪರಮನೊಳಾತ್ಮೀಯುಜನನಿಯುದರದೊಳಿರ್ದುಂ ಪರಿಕಿ 


ಪೊಡಾಕ್ರಾಂತಚರಾಚರಗೋಚರಸಕಳಭುವನನಾದುದಜಠಂದಂ (ತ೨ದ್ರಪು- 


6೨-೦೩೩). [ಸಂ.) 


ಪೃಥುಕುಂಭ 
ಪೃಥುಕುಂಭ (ನಾ). ವಿಶಾಲವಾದ ಕುಂಭಸ್ಮಳಪ ದೇಶ : ಪೃಥುಕುಂಭಂ 


ದೀರ್ಫ್ಥಹಸ್ತಂ ವಿಪುಳತರರದಂ ಪೀನಬದ್ಧೋದರಂ . . . ಮೇಚ 
ಕೋಚ್ಚೆಂಡಚಂಚೆತ್‌ವ, ಓಥುವೀಭೃತಮ್ಮಕಾಯಂ ಘನನಿನದವುದೇಂ 
ಒಬಂದಾದೋ ದಂತಿಜಂಳೆಂ (ಕಾ8ೇ. ೦೩-೬೭). [ಸೇ.] 
ಪೃಥುತ್ವ (ನಾ). ವಿಶಾಲವಾಗಿರುವಿಕೆ ; ವಿಸ್ತೀರ್ಣತೆ : “ ಪೃಥುತ್ವ 
ಮೆಂಬುದಕ್ಕುಂ ಪ್ರಧಿಮಂ (ನಸ್ತುಳೋ, ೦೦೩-36) [ಸಂ.] 
ಪೃಥುನಿತಂಬಿನಿ (ನಾ). ವಿಶಾಲವಾದ ನಿತಂಬವನ್ನು ಉಳ್ಳವಳು : 
ಲಳಿತವಿಲಾಸನಿಯಂ ಕೋಮುಳಾಂಗಿಯಂ ಪೃಥ:ನಿತಂಬಿನಿ(ಕಾಕಾ*- ಪೃಥು 


ನಿತಂಬಬಿಂಬೆ]ಯನುಟ್‌ದಂ (ಕ203- 4-09).  [ಸಂ. ಪೃಥುನಿನಂಬಿನೀ) 
ಪೃಥುನಿತಂಬೆ (ನಾ). * ಪೃಥುನಿತಂಬಿನಿ : ಆ ಪೃಥುನಿತಂಬೆ ನಿತಂಬ 
ಭರಪರಿಸೃಲಿತಪದವಿನ್ಯಾಸದಿಂದಂಚೆಯಂ ಪಳಂಚಲೆದ ತಣು ಲಾಲ ತಂಣ 
ಮುಮಂ . . . ಅವಲೋಕಿಸುತ್ತುಂ (ಶಂರಾಶಾ. ೪-೦೨೦ ); ಪೆಅತೊಂದೆಡೆ 
ಯೊಳೊರ್ವ ಪೃಥುನಿತಂಬಿ .. . ಆ ತಳಿರಂ ತನ್ನೆ ಸೋರ್ಮೂಡಿ 
ಯೊಳ್ಳುಡಿದಂ (ಕಾ೫ಕೇ. ೦೦-೪೪ ವ). 
[ಸಂ. ಪೃಥುನಿತಂಬಾ (ಪೃಥು + ನಿತಂಬ+ - ) 
ಪೃಥುಯಶ (ನಾ). ೧. ಅತಿಶಯವಾದ ಕೀರ್ತಿ. ೨. ಅತಿಶಯವಾದ 
ಕೀರ್ತಿಯನ್ನು ಹೊಂದಿದವನು: ಸಾಹಿತ್ಯನಟೇಶೈಲೂಷನತ್ಕೂರ್ಜಿತ 
ಶುಭಚರಿತಂ ಸಜ್ಜನಾಧಾರನಿರ್ದಂ ದ್ಯುನದೀಫೆ:ನಪ್ರಶಾನಪ್ರಧಥಿತಪೃಥು 
ಯಶು ಭಾರತೀಕರ್ಣಪೂರ: (ಶಂಕಾಮಾ. ೭-೦೭೦). [ಸಂ. ಪೃಥುಯಶಸ*) 
ಪೃಥುರೋಮ (ನಾ)- ಮಾನಂ. 


ಪ್ರಾಣಿ : “ ವಾನಂ ಶಫರಂ ತಿವಿ ಪಾಠೀನಂ ರುುಷಮನಿಮಿಷಂ ವಿಶಾರಂ 
ವಂತ್ಮ್ಯಂ ವಿಖಾನವೆಸರ್‌ ತದ್ಭೇದಮನೂನತಿಮಿತಿಮಿಂಗಿಳಾದಿ ಪೃಥು 


ರೋಮಂಗಳ್‌ * (ರತ್ತುಳೋ. ೨೨-೩) ; ಪೃಥುರೆ: ನಮೇಶ ತಿವೀಗಿಲಂ 
ತಿವೀಯ ನೂಂಲ್‌ ಸಿಂಧು ತಂನುಕ್ಕದೇ (ಸೋಮೇಶ. 66) ; ಪ್ರಸಾದವ 
. ಪೃಥುರೋಮ ಭುಂಜಿಸಲು ಜಾಲವನಿಕ್ಕಿಯದನೊಯ್ದು ಧೀವರಂ 
ಭಕ್ಷಿಸಿದನೀರ್ವರ್ಗೆ ಪದಪಿಂದೆ ಶಿವಲೋಕವಾಮದು (ಉಶಶ. ೦೨-೨೨): 
ಣಂ. ಪೃಥುನೋಮನ*) 
ಪೃಥುಲ, ಪೃಥುಳ (ಗು). ೧. ವಿಶಾಲವಾದ ; ವಿಸ್ತಾರವಾದ ; ಶ್ರೀ 
ವಧೂಚಂಚತ,ಂಚನಲೀಲಾ-ನುಂಂದಿರು ಶ್ರೀನಿಲಯ ಪೃಥುಲವಕ್ಷಸ್ಮಲಂ 
ಕೀರ್ಥನಾಥಂ 1698: ೩೫°). ೨. ದೊಡ್ಡ ದಾದೆ; ಗಾತ್ರವಾದ : 
ನುತಸುವರ್ಣದ ಚಿತ್ರ ವುಂಟಪದ' ಮಧ ದೊಳು ಪೃಧುಲನವರತುನಮಣಿ 
ಐಚಿತಸಿಂಹಾಸನದಿ ಸಿದ್ಧನುಜೇಶಗುರು ಮೂರ್ತಿಯೊಪ್ಪಿರ್ದನು 
(ಹುಸ. ೦-೪೦) ; ಪೃಧಿವಿಗಿಳಿದತ್ತತುಲಮಾ ಪೃಥುಲಪುಷ್ಪ[₹೦(ಶ್ರೀರಾನತಿ 
೨೦6-೧೯೪). ೩. ಅಸ ೦ಖ್ಕ ವಾವ; ಲೆಕ್ಕ ಎಲ್ಲದ. ೪. ಅಧಿಕವಾದ ; 
ಅತಿಶಯವಾದ : 'ಪೃಥಂಲಯಶ' ಪರಾ. (ನಾ). ೫. ದೊಡ್ಡವನು; 
ಹಿರಿಯ : ಸೃಷಪ್ಟಿಮೂಲಪ್ರಥನುನಾಂ, ಸ್ಪೂ ರ್ತಿಯಾಂ, ಪೃಥುಲನವ* 
ಸುಖದ:ಃಖಪಂಶದಿಂ ಜೀವರನು Hoi ಭಾವಜು! (ಶಕ್ತ್ರಾಂಗೆ. 
೫-೬೨೬): ಪೃಥುಳೆ: ೧. ಪೃಥುಳಭುಜದಿಂ ಪೃಥ್ವೀಶು ತಾಳ್ದಿದಂ ನೆಲ 
ನೆಲ್ಲಮಂ (ಗಾರಂಪೂ. ೦೬): ಪಿ. ಅಂಗರಂಚಿ ಶರಭಬಲವುಂ ಬಲದ ವಾಜಿ 
ಕರಣಂಗಳಂ ಲೋಶಿತಾಕ್ಷಿಗಳತ:ಳಭೂಧರಶೃಂಗಮಂ ಪೃಥುಳಕಂಧರ 
ಮೃಗಲುಲೂಯರಿತುಮಹಿಷೆಗಳ ನಡುವಿರ್ದುದು (ಹತಾ. 3-೩6) ; 
ಪೃಥುಳಕ೯ಶಕುಚಂಗಳ ನಿನ್ನುನಾಭಿಯ ಕೃಶಸುಮಧ್ಯೆದ ತನುಲತೆಯ 
ಗಜಗಮನೆಯಂ ನೋಡಿ (ಇತರ: ೦೨-8); ಪೃಥವಿಗೊಅಗಿದದೆಂಟುಸಾವಿರ 
ಪೃಥುಳಹಯ ನೂಗ್ಲಾಯ್ತುೂ ಗಣನೆಯ ರಥ ಪದಾತಿಯೊಳಿತ್ತಲೆನೆ ಸವಜಾ 
ದನು ಪರಬಲವ (ಕುವ್ಮಾಗ. 9-9೨). ೪. ಪೈಥುಳಬಳವಾಜಿಗಳ್‌ ಮಣಿ 


ರಥೇಗಳಾ ವರಿಸುತಿರದೆ ಪರಿದುವು ರಣದೊಳ” (ತ್ರಿಫುವಿ- ೨೪-೩೦೯). 


ತಿಮಿಂಗಿಲ ಮೊದಲಾವ ಜಲಚರ | ೬ 


೫8೭೮೧ 


ಪೃಥುತ್ರೋಣಿ 


* ಪೃಥುಳಬಲ `' ಪರಾ. ಓ. ವಿಶಾಲವಾಗಿರುವಿಕೆ : ವಿಸ್ತಾರವಾಗಿರು 

ವಿಕೆ: “ ಬೃಹದುರುಪುರು ಪೃಥುಳ ಪೃಥು . . , ವ್ಯೂಢಮೆನೆ ವಿಸ್ತೀರ್ಣ 

ಮೆಂದೆನಿಕು” (ಕುಂಗಳಾ- ೦೨6-೪): ೭. ದೊಡ್ಡದು; ಗಾತ್ರೃವಾದುದು : 

“ಬೃಹತ, ಉರು, ಗುರು, ವಿಸ್ತೀರ್ಣಂ, ಪುರು, ಪೃಥು, ಪೃಥುಳಂ ನ 
ವರಿಷ್ಠಂ ಈ ೧೨ ಹಿರಿದು” (ಹರಾಡಿ: 0೦೦೬-೦೪)... ([ಸಂ.] 

ಪೃಥುಲಯಶ (ನಾ). ಅತಿಶಯವಾದ ಯಶಸ್ಸನ್ನೂ ಹೊಂದಿದವನು ; 

ಅಧಿಕವಾದ ಕೀರ್ತಿಯನ್ಲಿ ಪಡೆದವನಂ : ಪೃಧುಲಯಶನವಿತತೇಜಂ 

೬ « ರಥನೂಪುರಚಕ್ರವಾಳಪುರೆಮುಂ ಪೊಕ್ಕಂ 

[ ಸಂ. ಪೃಥಧುಲಯುಶಸ್‌ ] 


(100ಕೀತ್ತ. 1-040). 


10 |ಪೃಥುಲೆ (ನಾ). ಪಾರ್ವತಿ ; ಶಿವೆ: ಶರ್ವಾಣಿ ಮೃಡೆ ರುದ್ರಾಣಿ ಪೃಥುಲೆ 


25 


3೧ 


4೧ 


48 


ನಿಗ ತಾಲಯೆ ಸಹಸ್ರಭುಜಸೆಂಯುತ್ತಿ, (ಕೊತ. 11. 6-9). 
(ಸಂ. ಪೃಥುಲಾ) 

ಪೃಥುಎ, ಪಿಟ್ಮುವಿ, ಪಿಲ್ಲೂವಿ. ಪುಡವಿ, ಪೊಡವಿ, ಪ್ರಿತಂವಿ, ಪ್ರಿಥುವಿ 
(ನೂ). ಇ ಪೃಥಿವಿ ೧: ಶ್ರೀಪೃಥುವಿಸಾಗರ ಶ್ರೀಮದಾಳುಪೇನ್ಹ ) ಸೋವಂ 
ವಂಶೋದ್ಭವ ಕುಲಶಿಲಕನ* (ಎ3. 1೫, ೨೧-೦ ; ಕು. 800): ಪೃಥುವಿ ನೆಗ್ಗಲು 
ಸುಭಟಸಾಗರಮಥನೆ ಕರ್ಣನು ಭೀಮಸೇನನ ರಥವನಅಸುತ ಬಂದಾ 
ಪುನರಖ ಕಾಳಿಗವ ಹಿಡಿದ (ಕುನ್ಮಾರ್ರೋ. ೧೩-೪೨) ; ರಥಿಕರಿಬ್ಬರು ಮಲತಂ 
ನಿಲಲೂ ಬೊಬ್ಬಿರಿದು ಸಾರಥಿಗಳಿಬ್ಬರು ತೇರ ತೇಜಿಯಂ ಚಪ್ಪರಿಸಿ 
ಪೃಥುವಿ ನೆಗ್ಗಲ್ಲುಭಟರುದ್ಧಂಡಕಾರ್ಮು೯ವನೊದರಿಸುತ ಹೂಂಕರಿಸುತ 
(ತರಂಗ. ೩3-30) - ಗಿ ಪಿಟ್ಟುವಿ: ' ಪಿಟ್ಟುವಿರಾಜ್ಯಂಗೆಯ್‌ "ಪರಾ 
A ಹಿಬ್ದುವಿ:  ವಿಲ್ದುವಿಪತಿ' ಪರಾ. ಪುಡವಿ : ಪಡವಿಯೊಳಗ್ಗಳನ್‌ 
ನೆಗಬ್ಬ ದಾನಿಗಳಿನ್ನಿವರೆನ್ನರ” ಆರೊ ಪೇಟ್‌ (ಎಳೆ- 1೪.ವಾಗಮೊ. 
0೯795 ; 1138 ೌ) ; ಚರಿಸಿದೆನು ಸತ್ಯಕಂ ಪು[ಣ 9. ಪೊ]ಡವಿಯೋಳ್ನಾವು 
(ಕಂರೆಂಗ" 9೩-೩೮)- ಪೊಡವಿ : ಪೊಡವಿ ಪಟ್ಪಂಡಕ್ಕಡಿಯಿಡು 
ವಡಿಗಳಂ ತೊಳಗಿ ಬೆಳಗುವ ಪೆಜ್‌ನೆ೧ಸಲಂ ಪಡೆದ . . , ಬಾಲಕನಂ - .. 
ಎತ್ತಿಕೊಂಡಿಂದ್ರನ ದೇವಿ ಬಂದಳ' (ಕಾಫಿ. ೦-೮); ಹೆಗೆ ಕೆಡಲಿ ಕೌರವ 
ರಾಯನಾಳಲಿ ಪೊಡವಿಯನು ಪರಿತೋಷವಾಗಲಿ ನ ೈಪನೆ ಮಿತ್ರರಿಗೆ 
(ಳುಪ್ಮಾಶ್ರೋ, ೩-೩೭); ಸುಡುವರೆ ಪಂಜಿಹುದು ಬಡಿಯೆ ಭೇರಿಯು 
ಇಹುದು ಪೊಡವಿಯಾಳು. ರ ಮದುವೆಯ ವೆಚ್ಚಕೊಂದಡಿಕೆಲೆಯು ಬೇಡ 
(ಸರ್ಶಕೃ. ೭೪೭); ಪೊಡೆವಿಯಲ್ಲಿದ್ದೆವಗೆ ಅಡವಿ ಗೊಡವೆ ಯಾಕೆ? (ಗಾರ). 
ಪ್ರಿತುವಿ : ಹೊಇಸಳ ಶ್ರೀ ವೀರಬಲಾಳದೇವರು ಪ್ರಿಶುವಿ ರಾಜ್ಕಂಗೆ 
ಉತಿರಲು (ಎಳ. ೫ (8), ಕೋರಾರ- ೩35-೪; 3349). ಪ್ರಿಥುವಿ ; 
ದೋರು ಪ್ರಿಥುವಿರಾಜ್ಯಂಕೆಯೆ (ಎಇ. ೪1, ೦೬೩-೦। 580). ಈ 'ಪೃಥುವಿ? 
ಎಂಬ:ದರ ಜೊತೆಗೆ ಪರ್ಯಾಯರೂಪವಾಗಿ ಬಂದಿರುವ ಈ ಎಲ್ಲಾ 
ಶಬ ರೂಪಗಳಲ್ಲಿ "ಪುಡವಿ', "'ಪೊಡವಿ' ಎಂಬ ಎರಡು ರೂಪಗಳನ್ನೂ 
ಬಿಟ್ಟು ಮಿಕ್ಕುವೆಲ್ಲ ಅಪಲಿಖಿತಗಳಂ. 

[ಲ ಸಂ. ಪೃಥ್ವೀ-/ಪ್ರಾ. ಪಥವ, ಪುಢವೀ] 

ಪೃಥುವೀರಾಜ್ಮ (ನಾ). ವಿಸ್ತಾರವಾದ ಸಾಮ್ರಾಜ್ಯ : ಸ್ವಸ್ತಿಶ್ರೀಸಾನ್ತರಸೆ 
ಪೃಥುವೀರಾಜ್ಯದುಳ್‌ . - . ಬೆಸಗೆಯ್ವಲ್ಲಿ ಮರಲಿ ಬಟಾರಿಂಗೆ ಕೊಟಾರ್‌ 
(ಎ೪. ೪1, ಕೊಪ್ಪ. ೩೯-೨; 1. 700); ಸ್ವಸ್ತಿ ಸೀಕೊಂಗೂಣಿಮಹ ರಾಜ 
ಶ್ರೀಪುರುಷ ಪೃಧುವಿೀರಾಜ್ಯ ವಿಜಯವತ್ಸರ ಇರ್ವೆದಾ ಎಣ್ಣನೆಯೆೊಳು 
(ಎಳೆ. ಸ, ಕೋರಾರ, ೬-೦; 753). (<ಎಸೆಂ. ಸೃಧ್ವೀರಾಜ್ಯ] 


ಪೃಥುಶ್ರೋಣಿ (ನಾ). ವಿಶಾಲವಾದ ಜಘನವನ್ನುಳ್ಳವಳು : 
ಆತನರ್ಧಾಂಗಿ . . , ಪರವಂಶಲ್ಮಾಣಿ ಭವಪಾತಕಾತೀತೆ ತತ್ವಾನುಧವೆ 
ಮವರೆಹಿತೆ ಆತತಪೃಥುಶ್ರೋಣಿಯರುಣಪಲ್ಲವಪಾಣಿಯಾ ವಿಮಲ 


ರುದ್ರಾಣಿಯು (ಉತ. ೦-೪೫). (ಸಂ- ಪೃಥೊಶ್ರೋಣೀ] 


ಪೃಥುಸತ್ವ ೫೭೮೨ ಪೃಥ್ವೀವಲ್ಲಭ 


ಪೃಥುಸತ್ವ (ನಾ). ೧. ಹೆಚ್ಚಾದ ಬಲೃ- ಸಾಮರ್ಥ್ಯ ; ಪರಾಕ ಕ್ರಮ. ಎಧಗಳೆಂದು ವಿಭಾಗ ಮಾಡಿರುವುದರಿಂದ ಪೃಥ್ವಿ ಜಲ ತೇಜಸ್ಸು ವಾಯು 
೨. ಹೆಚ್ಚಾದ ಸಾಮರ್ಥವನ್ನುಳ, ವ್ಯಕ್ತಿ: ಪರಾಕ್ರಮಿ: ಪೃಥು ಮನಸ್ಸು ಎಂಬ ಐದು ದ್ರವ್ಯಗಳು ಪುದ್ಧಲದಲ್ಲಿ ಸೇರಿದುವು (೬೩೦೫, 60). 
ಬ ಕಿ ಇ) 8 4 ಬ್ರ ಕಿ a ( 
ಸತ್ವಂ . - . ಜಗತ್ಸಧಿತಕ್ಷಾತ್ರಗುಣಂ ಭವತ್ಸದಪಯೋಜಾತಾಂತಿಕ 4 ಷಡ್ಡ _ವ್ಯ? ಪರಾ. [ಸಂ. ಪೃಥ್ವೀ) 


ಕೃಟ್ಟಿದಂ ಪೃಥವೀಪಾಲನೃಪಾಲನುಜ್ಜ್ವಲಯಶು ಮತ್ತ್ವಾಮಿ ಸತ್ರೇಮದಿಂ| |ಪೃಥ್ವಿಕೆ (ನಾ). ೧. ದೊಡ್ಡಜಾತಿಯ ಏಲಕ್ಕಿ : “ ಪೃಥ್ವಿಕಾ, ಚಂದ್ರ 


(ತಂದ್ರಫ್ರಿ- ೯೯೪); ಪೃಥುಸತ್ವ೦್‌ ದೇವದೈತ್ಮರ್‌ ತಮಗಭಿಮತ | 6 ಬಾಲಾ, ಐಲ, ನಿಷ್ಕಟಿಃ. ಬಹುಲಾ. ೫ ದೊಡ್ಮಯಾಲಕ್ಕೀ ಹೆಸರುಗಳು” 


ಗಿಲ್ಬ ಚತುರ್ದಶಭುವನಂದಿ ಭುವನಂಗಳೊಳಗೆ ಯೂ ಇಲ್ಲ ಹೊಜಗೆಯೂ 
ಇಲ್ಲ ಏನಾಯಿತ್ತೆಂದಣಕಿಯೆನಯ್ಮ (ಅನತಂ. ೩೬-೬೨೦); ನವದ್ವಾರಗಳ ಮುಚ್ಚಿ 
ಶಿವಧ್ಶಾನದೊಳಗಿರಲು ನವಖಂಡ ಪೃಥ್ವಿಯೊಳಗಣ ಮಾತೆಲ್ಲ ಕಿವಿಯೊಳಗೆ 
ಇಹುದು (ಸರ್ಕಕ್ಕ.೩೪೯); ಗಗನಮಂ ಪೃಥ್ವಿಯಂ ವಾರ್ಧಿಯಂ ಪರ್ವತಾರಣ್ಮ 
ವಿಸ್ತಾರಧೀರೋದಾತ್ತಗಾಂಭೀರ್ಯಮಂ ... ಧ್ಯಾನಿಸುತೆ ಭಾವಸುತೆ 
ರೂಪಿಸುತೆ ಕಾಮಿಸಿದನಾ ಭೂಮಿವಂ (ಶ್ರೀಣನಿ. ೦೨-೬೦೭). ವ. 
ಕರಿಜೀರಿಗೆ: “ಸುಷೀ, ಕಾರವೀ, ಪೃಥ್ವೀ, ಪೃಥುಃ, ಕಾಲಾ, 
ಉಪಕುಂಚಿಕಾ . ೬ ಕರೀಜೀರಿಗೆ” (ಸಿಕ್ಕಾಂಕಿ.೨9). ೩. ದೊಡ್ಡ ಏಲಕ್ಕಿ, 
೪. ಹಿಂಗಿನ ವಂರ: “ ಕಾರವೀ, ವೈಛ್ವೀ. ಬಾಷ್ಟಿಕಾ, ಕಬರೀ, 
ಪೃಥುಃ - ೫ ತತ್ಪತ್ರೀ-ಆ ಹಿಂಗಿನ ಮರದ ಹೆಸರುಗಳು” 
(ಸಿರ್ಕಾಂತಿ೨68) .೫. [ಛಂದ] ಪಾದದಲ್ಲಿ ಹದಿನೇಳು ಅಕ್ಷರಗಳಿರುವ, 
ಅತ್ಮಷ್ಟಿಛಂದಸ್ಸಿನ ಒಂದು ವೃತ್ತದ ಹೆಸರು: ಇನಾನಿಲ ದಿನೇಶ 
ಮಾರುತಪಯೋಲಗಂಗಳ್ಳೆ ಡಂಗನಾಳ್ಹು ನಿಲೆ ವಿಶ್ರಮಂ ವಸುಗಳಲ್ಲಿ 
ಚೆರ್ಚಾಗೆ ನಿ:ಲನೀರಜವಲೊ:ಚನೆ: ಬಗೆದು ಕೇಳಿದಂ ವೈಥ್ವಿಯೆಂಬ 
ನಾಮದಿನಿದಲ್ತೆ ಸಂದುಮ ನಿರಂತರ: ಪೃಥ್ವಿಯೊಳ* (ರಂರೋಂಬಿ- 


೨-೦೬೪), ಜಸಂಜಸಯಲಂಗಮೊಂದಿದೊಡೆ ಪೃಥ್ಧಿಯೆೇಬರ್‌: ಬುಧರ್‌ |46 


(ರ. ಇ). ೬. [ಜೈನ] ಷಡ್ಜ ಅವ್ಯಗಳಲ್ಲಿ ಒಂದು : ದ್ರವ್ಯಗಳು ಆರು 


ಮಾಗಲೈ ಸಂರಂಭವಿಂದಂ ಮುಛಸಲ* ಮಾಂಗಲ್ಕವಸ್ತೂಪ್ರಕರಮನಮೃತಾ |. (ಸಿ೦೩ ತಿ. 090). ೨. ಜೀರಿಗೆ: " ಜೀರಿಗೆಯಜಾಜಿ ಪೃಥ್ವಿಕೆಯಕ್ಕು” 
ಹಾರವೂಂ ಕೊಟ್ಟು . , - ಪ್ರಬ್ಧಾತಿವೆತ್ತಂ ಸಲೆ ಜಲಚರಸಂಘಾತರೌದ್ರಂ (ಬಂಗರ. ೪೦ ೩೩)- [ಸಂ. ಪೃಧ್ವಿಕಾ) 
ಸಮುದ್ರಂ (ರಕಳು. ೭-೬). (ಸಂ.] ಪೃಥ್ವಿತತ್ವ (ನಾ). ವಂಣ್ಣಿನ ಸ್ನ ಭಾವ ; ಭೂಮಿಯ ಗುಣ : ಘಟತತ್ವ 
ಪೃಥುಸ್ಕಂಧ (ನಂ). ೧. ದೊಡ್ಡ ಭುಜಗಳನ್ನ್ನಳ್ಳುದು; ಅಗಲವಾದ ಹೆಗ ಪೃಥ್ವಿಭೇದವಾಗಿ  ಆತ್ಮತತ್ವ ಅಪ್ಪುಭೇದವಾಗಿ ತೇಜತತ್ವ ಅಜುವು 
ಲನ್ನುಳ್ಳು ದು: ದೀರವಾಲು ಪೃಥುಸ್ಕಂಧಂ . . . ಸುನಿಸಾಪುಟಮ 10 ಭೇದವಾಗಿ . . . ಪೃಥ್ವಿತತ್ವವ ಕೂಡಲಾಗಿ ಉತ್ಪತ್ತಿ ಎಲ್ಲಿ ಅಡಗಿತ್ತು 
ಮುರ್ದ ತುರಂಗಂಗಳಂ ಕಾಣಕ್ಕಿಗೆಯ್ದಂ (ರಾ೫ಕೇ. 0೨-೦೪೦). ವಿ. ದೊಡ್ಡ (ನೋಳಿಮಾ, ೭-೨೩). [ಆಸಂ. ಪೃಥ್ವೀತತ್ವ) 
ಕೊಂಬೆಗಳನ್ನುಳ್ಳುದಂ: ಕಾಂತಾರಾಂತದೊಳ್‌ , . , ಅತಿದೀರ್ಫ ಪೃಥ್ವಿಮಂಡಲ (ನಾ). ಭೂಮಂಡಲ ; ಭೂಗೋಳ : ವಜ್ರದಿಂದಂಕಿತ 
ಪೃಥುಸ್ಕಂಧಮುಮಪ್ತು ದೊಂದು ಮಹಾವಟವಟಪಿಯೊಳನೇಕವಿಹಗಕುಳಂ ಮಪ್ಪ ನಾಲ್ಕು ರೇಖೆಗಳನ್ನುಳ್ಳುದು ಹೊಂಬಣ್ಣ ಮಾಗಿರ್ಪುದು ಪೃಥ್ವಿ 
ಗಳಿರ್ಪುವು (ಕಂಠತಂ- ೨6೦-೨೨). ೩. ಹಂದಿ; ವರಾಹ. [ಸಂ] ಮಂಡಲಂ (ಶ್ರತಿಣ್ಮಾ. ೦೦-೩೨). | <ಸಂ. ಪೃಥ್ವೀಮಂಡಲ] 
ಪೃಥುಳ “ಪೃಥುಲ' ನೋ. 15 |ಪೃಥ್ವಿವಲ್ಲಭ (ನಾ). ದೊರೆ ; ರಾಜ: ಶ್ರೀಪೃಥ್ವಿವಲ್ಲಭ ಮಹಾರಾಜಾಧಿ 
ಪೃಥುಳಗತಿ (ನು). ಸರ್ವಾಂತರ್ಯಾಮಿ; ಪರಮಾತ್ಮ : ಶಿತಿಕಂಠ ರಾಜಪರಮೇಶ್ವರ  ಪರಮಭಟಾರಕಂ ಸತ್ಕಾಶ್ರಯಕುಳತಿಳಕಂ ... 
ಪೃಥುಳಗತಿ ವರದಹತಮಲವರತವಿತತಿ ಹೃನ್ನಳಿನಭೃಂಗ . . . ಮಾಯಾ ಆಚನ್ಹಾ )ರ್ಕೃತಾರಂಬರಂ ಸಲುತ್ತಮಿರೆ (೫329. x7. 9೬-& । 1072). 
ದೂರ ಸತತ ರಕ್ಷಿಸುಗೆವು್ಮ ವಂ (೪ಕೋಫು- ೦-೭). [.ಆಸಂ. ಪೃಥ್ವೀವಲ್ಲಭ? 
[ಸು, ಪೃಥುಲಗತಿ] ಪೃಥ್ವೀಗೋಳ (ನಾ). ಇ ಪೃಥ್ವಿಮಂಡಲ : ಪಾಠಶಾಲೆಗಳಲ್ಲಿರುವ ಒಂದು 
ಪೃಥುಳಬಲ, ಪೃಥುಳಬಳ (ನಾ). ೧. ಹೆಚ್ಚಿದ ಬಲ; ಅತಿಶಯಂ | ೩೦ ಅಡಿ ವ್ಯಾಸದ ಪೃಥ್ವೀಗೋಳದಲ್ಲಿ ಅತ್ಯಂತ ಎತ್ತರವಾದ ಪರ್ವತವೆಂದು 
ವಾದ ಶಕ್ತಿ; ಪರಾಕ್ರಮ. ೨. ಹೆಚ್ಚು ಶಕ್ತಿಯಂಳ ವನು; ಪರಾಕ್ರಮಿ: ತೋರಿಸಲು ಒಂದು ಸಣ್ಣ ಮರಳುಕಣವನ್ನೂ  ಉಪಯಖಯೋಗಿಸಿರುವರು 
ಬಳಿರಧಿಕರೀತನ : ಬಿಟ್ಟು ಹಾಯ್ದರು ಪೃಥುಳಬಲನೈ ಭೀವಂನೆಚ್ಚನು (ಕೊಂ. 9). [ಸಂ. ಪೃಥ್ವೀಗೋಲ] 
ಗುರುತನೂಭವನ(ಕುವ್ಮಾಕ. ೩-೨೩). ಪೃಥುಳಬಳ: ೨. ಪೃಥಧಂಳಬಳಮಾದಿ ಪೃಥ್ವೀತತ್ವ (ನಾ). ಇ ಪೃಥ್ವಿತತ್ವ : ಅವಳ ಮಾಂಸಲದೇಹವು ಪೃಥ್ವೀ 
ಕೂರ್ಮಂ . . . ಮಿಧಿಳಾಪುರದಶಸನೆಂಬ ಮಹಿಮಾವರ್ಮ್ವೂಂ(ದಶಕೂ. ೦೦-೬). ತತ್ವಕ್ಕೆ ಜೋತುಬಿದ್ದು ಕುಡಜಿಯನ್ನು ಒಮ್ಮೆ ಪ್ರಭು ಎಂದು ಒಬ್ಬ 
[ಸಂ. ಪೃಥುಲಬಲ) 36 ಕೊಂಡಿತ್ತು (ಸುತ. ೯20). [ಸಂ.7 
ಪೃಥುಳಬಳೆ 'ಪೃಥುಳಬಲ' ನೋ. ಪೃಥ್ವೀಧವ (ನಾ). ಭೂಮಿಯನ್ನು ಆಳುವವನು ; ಭೂಮಿಯ 
ಪೃಥ್ವಿ (ನಾ). ೧- ಪಂಚಮಹಾಭೂತಗಳಲ್ಲಿ ಒಂದು; ಧರೆ; ಭೂವಿಂ; ಒಡೆಯ ; ದೊರೆ; ರಾಜ: ಶಿವಶಿವಾ ಪವಡಿಸಿತೆ ಚತುರರ್ಣವವಿಪರಿಪರಿ 
“ಭೂಃ, ಭೂಮಿಃ . . . ಪೈಥ್ವೀ, ಪೃಥಕೀ . . . ಧರಾ, ಆಧಾರಾ ಈ ಧಾನ ಪೃಥ್ವೀಧವನ ಬಾಳಿಕೆ ನಿ:ರೊಳೆಂದಳಲಿದನು ಗುರುಸೂನ: (ಕುನ್ಮಾಗ, 
೩೭ ಭೂಮಿಯ ವೆಸರ್‌” (ಹಾಯು ೨೬-೦): ಪೃಧ್ವಿಯೊಳಗಿಲ್ಲ ಆಕಾಶದೊಳ ೪-6) ; ಪ್ರಣತಪ್ಪ ಶ್ರತ್ಯರ್ಥಿಪೃಥ್ವೀಧವನಿವಹಕಿರೀಟಾಗ 'ಮಾಣಿಕ್ಕಮಾಲಾಘೃಣಿ 


ಚಂಚಚ್ಚಂಚಲಾಂಚತ್ಸುರಪಮಣಿಮೂಹಾಪೀಠಮೇಘಸ್ಮಪಾದಂ < 
ಲಸದೃಕ್ತನಾ ರಾಜ ಚೂಡಾಮಣಿ ಪೆಂಪಂ ಶಾಳ್ಹು ಕಣ್ಣೊಬ್ಬದಂ (088. 
೩-೦೬). [ಸಂ.] 
ಪೃಥ್ವೀಪಾಲ (ನಾ). ಭೂಮಿಯ ರಕ್ಷಕ; ದೊರೆ; ರಾಜ: 
ಖೂಳ ಗೋವರಹಳ್ಳಿಯಲಿ ಕಟ್ಮಾಳಲಾ ಬಳಿಕೇನು ಪೃಥ್ವೀಪಾಲರೀಸಗೆ 
ಸರಿಯೆ ದಿಟದಿಟವೆಂದನಾ ಚೈದ, (ಕ:ವ್ಮಾತ- ೦೦-೦೩); ನೆರೆದ ಪೃಥ್ವೀ 
ಪಾಲರಿಗೆ ವಿಪ್ರರಿಗೆ ಮಣಿಮಯದಾಲಯಂಗಳು ಸವದವೈಗಾವುದದಅಳತೆ 
ಯಲಿ (ತೊರರಾ. 0-04-೦)- [ಸಂ.7 
ಪೃಥ್ವೀರಾಮ (ನಾ). ಒಬ್ಬಾತನ ಹೆಸರು: ಶ್ರೀಮದಮರೇಂದ್ರವಿಭವೋ 
ದ್ಹಾಮಂ ಸಂಗ್ರಮರಾಮನೂರ್ಜಿತತೇಜಂ ಭೀಮಪರಾಕ್ರವಮನೆನಸಿದನೀ 
ಮಹಿಯೊಳ್‌ ಪೃಥ್ವೀ ರಾಮನನುಪಮರೂಪಂ (31೬%. XX. ೦೮-೦೦; 98). 
[ಸಂ.7 
ಪೃಥ್ವೀವಲ್ಲಭ (ನಾ). ಇ ಪೃಥ್ವೀಧವ : ಶ್ರೀಪೃಥ್ವೀವಲಭಂ ಮಹಾರಾಜಾಧಿ 
ರಾಜಂ ದ್ವಾರಾವಶೀಪುರವರುಧೀಶ್ವರಂ ವಿಷ್ಣುವಂಶೋದ್ಭವಂ (ಕೊ್ಮಾಕಾ. 
೦೬-೩೩: 1169): ಶ್ರೀಪೃಥ್ವೀವಲ್ಲಭ ವಂಹಾರಾಜಾಧಿರಾಜಪರಮೇಶ್ವರ 
ಪರಮಭಟ್ಮಾರೆಕಂ ಸತ್ಕಾಶ್ರಯಕುಳಶಿಳಕಂ (ಇಇ. ೩೫; ಹು-3;1). 
[ಸಂ.3 


ಪ ಥ್ವೀಶ 


ಪೃಥ್ವೀಶ (ನಂ). - ಪೃಥ್ವೀಧವ : ವೃಥ್ವೀಶಕೋಟೀರವ್ಯಾಪ್ತಗೆ ಸಂದ 
ಚಕ್ರರವಿ ದೈತ್ಯಧ್ವಾಂತಮಂ ಗೆಲ್ಲ ಭೂಭಾರಚ್ಛೇದವಿನೋದಿ ಕೃಷ್ಣನೆಮ 
ಗೀಗಾನಂದಸಂದೋಹಮಂ (ಜ್‌. ೦-೦). [ಸಂ.7 

ಪೃಥ್ವೀಶ್ವರ (ನಾ). -ಪೃಧ್ಹೀಧವ : ಅಖಿಳಪೃಥ್ವೀಶ್ವರರ ಬಹಳಾಸ್ಥಾನದಲಿ 
ಮೋ ಹರಿಸಿದರು ಮೋಹನದ ಮೋಡಾಮೋಡಿಯಬಲೆಯರು (ಕಾರ್ಮಾಲ- 
೦೩-೪9). [ಸಂ.) 

ಪೃಥ್ವೀಸ್ವರ (ನಾ). (ಭೂವಿಂ, ಜಲ್ಮ ಅಗ್ನಿ, ವಾಯು ಮತ್ತು 
ಆಕಾಶಗಳೆಂಬ ಪಂಚಭೂತಗಳಿಗೆ ಸಂಬಂಧಿಸಿದ ನಾಳಗಳಿಂದ 
ಹೊರಡಂವ) ಪಂಚಸ್ವರಗಳಲ್ಲಿ ಒಂದು (?) ; ಇಡೆ ಪಿಂಗಳೆಂಬೆರಡು 
ನಂಡಿಗಳಂದೊಡಗೂಡಿದೆರಡು ನಂಳಗಳಿಹವು ಅವುಗಳೊಳಗೊ: ದೊಂದು 
ನಾಳದಲ್ಲಿ ಪೃಥ್ವೀಸ್ವರ ಅಪ್ಪುಸ್ವರ ತೇಜ್ನೂನ ಸ್ವರ ವಾಯುವಿನ ಸ್ವರ 
ಆಕಾಶಸ್ಯರ ಇಂತೀ ಪಂಚಸ್ಮರಸಂಜ್ಞೆ ಯಂ ತಾಳಿ ಕಾಲಕ್ಷುಖಬ್ತಯಿಂ 
ಉಚ್ಛಿಸ ನಿಶ್ವಾಸವಾಯುವೇ ಸಂಚರಿಸುತ್ತಿ ಹುದು (ಏನೇಳ. ೧೪೭). 
`ಆಕಾಶಸ್ವರ' ಪರಾ. [ಸಂ.) 

ಪೃದಾಕು (ನಾ). ೧. ಹಾವು; ಸರ್ಪ: “ಉರಗಂ . - . ಪೃದಾಕು ಭುಜಗ 
ಕುಂಭೀನಸಂ ಪನ್ನಗಂ ಮರುದಾಶಂ ಶನಿಗೂಢಪೂದ್ವಿಷಧರಂ ಸರ್ವಂ 
ದ್ವಿಜಿಹ್ವಾಹ್ವಯಂ” (ಶಸ್ತುಕೋ. ೦೯-೬). ೨. ಚೇಳು; ವೃಶ್ವಿಕ. 
೩. ಹುಲಿ: ವ್ಯಾಘ್ರ. ೪. ಆನೆ; ಗಜ. ೫. ಚಿರತೆ. ೬. ಒಂದಂ 
ಬಗೆಯ ಮರ. (ಸಂ. 

ಪೃಶ್ನಿ (ಗಂ). ೧. ಚಿಕ್ಕ : ಕುಳ್ಳಾದ : ಕುಬ್ಬ. ೨. ದುರ್ಬಲವಾದ ; 
ಕ್ಷೀಣವಾದ. ೩. ಚುಕ್ಕೆಗಳಿಂದ ಕೂಡಿದ. ೪. ಬೇರೆಬೇರೆಯ : 
ವಿಭಿನ್ನವಾದ, (ನಾ). ೫. ಕುಳ್ಳಾಗಿರುವವನು ; ಕುಬ್ದ : “ಗಡುಳಂ 
ತಾಂ ಕುಬ್ಬನಲ್ಪಸತ್ವನುಪರಿಗತಂ ಪೃಶ್ನಿ[ಯಾತಂ] ಕಿರಾತಂ” (ನಸ್ತುಳೋ. 
೬೪-೪೦). ೬. ಕದಿರು; ಕಿರಣ. ೭. ಭೂಮಿ. ೮. ನಕ್ಷತ್ರಗಳಿಂದ 
ತುಂಬಿದ ಆಕಾಶ. ೯. ಮೋಡ; ಮೇಘ. ೧೦. ಕೃಷ್ಣನ ತಾಯಿ; 
ದೆ:ವಕಿ. ೧೧. ಹಾಲಂ; ಕ್ಷೀರ. ೧೨. ಮೈಮೇಲೆ ಮಚ್ಚೆಗಳಿರುವ 
ಹಸು. [ಸಂ.] 

ಪೃಶ್ನಿಪರ್ಣಿ (ನಾ). ಒಂದು ಬಗೆಯ ಸಸ : ನರಿಹೊನ್ನೆಗಿಡ : “ವೃಶ್ನಿ 
ಪರ್ಣಿ ಫಸೆರ್ಜಕಂ” (ನಸ್ತಾಳೋ. ೩೭-೨೩). 'ಪೃಥಕೃರ್ಣಿ' ಪರಾ. 

[ಸಂ. ಪೃಶ್ನಿವರ್ಣೀ] 

ಪೃಷತ (ನಾ). ೧. ಮೈಮೇಲೆ ಚಂಕ್ಕೆಗಳಿರುವ ಚಿಗರೆ... ಎರಳೆ; 
ಸಾರಂಗ : “ಸಾರಂಗ, ರ್ನಯ)ಷ್ಕಃ, ಪೃಷತಃ, ರುರುಃ ಈ 
೪ ಸಾರಂಗಂ” (ಹಾಯು. ೩೪-೭೬). ೨. ತುಂತುರಂ; ಹನಿ: “ ಪೃಷಶ 
ಎವ್ರುಟ್ಟೀಜ್ಞಂ” (ಮಸ್ನುಕೋ. ೨೪-೧೪)- [ಸಂ. 

ಪೃಪತ್ಯ (ನು). ಬಾಣ; ಶರ: “೭ಂಕಪತ್ರಃ - . - ಪೃಷತ್ಯಃ, ಪತ್ರೀ, 
ಖಗಃ, ಶಿಳೀಮುಖಃ, ರೋಪಃ._ಈ ೧೬ ಅಂಬು” (ಹರಾಯು. ೬೩-೩೦೨); 
ಉತ್ಕೋಪದಹನದೊಡನೆ ಪೃಷಶ್ಯಂಗೂ್‌ ಕೋಟಿಗಣಿತದಿಂದುಜುವನಂ.., 
ಎಚ್ಚಂ (ಶಂಶಕಾ. ೦೨-೮): ಇರದೆ ಎಯಚ್ಚರಾಧಿಪಶಿಯೆಚ್ಚ ಕೃಶಾನು 
ಪೃಷತ್ಯಮಂ ಪಯೋಧರಶರದಿಂ ಅಜಿತಸೇನನಡ:ರ್ಶಿರದೆಚ್ಚು ತೂಳ್ತಿದಂ 
(ಕಂದ್ರೆ. ೬-೩€)- [ಸಂ.) 

ಪೃಷದಶ್ವ (ನಾ). ದೇಹದಲ್ಲಿ ಬೇರೆ ಬೇರೆ ಬಣ್ಣಗಳನು. ಳ್ಳ ಕುದುರೆ 
ಗಳನ್ನೂ «- ಹೊಂದಿರುವಂತಹುದು ; ಗಾಳಿ; ವಾಯು: “ಪವನಃ, 
ಶ್ವಸನಃ . : . ಪೃಷದಶ್ವಃ, ಪವಮಾನಃ . - - ಮಹಾಬಲ ಈ ೨೦ 
ಗಾಳಿಯ ವೆಸರ್‌” (ಹಲಾಯು- ೦೪-೭೫); ವಿಶ್ವಮೂರುತಿ ಗಗನ ಶಿಖ 
ಪೃಷದಶ್ವ ಜಲತತ್ವಾತ್ಮನಾಗಿರೆ ಕಂಡನಸುರೇಂದ್ರ (ತೊರೆರಾ. ೬-೩೦-೪9) - 

[ಸಂ. 


೫೭೮೩ 


20 


46 |ಪೃಷ್ಮಚಕ್ಷು (ನಾ). ಏಡಿ; ನಳ್ಳೆ. 


ಪೃಷ್ಮದ್ವಾರ 


ಪೃಷದಶ್ವಸಖ (ನಾ). ವಾಯುಸಖ: ಅಗ್ನಿ: ಅಶ್ವತುಭರಣ ಪ್ರಭಾ 
ಸ್ವರ ಶಶಾಂಕಪೃಷದಶ್ವಸಖ ಚಂಡಸಪ್ತಾಶ್ವಲೋಚನ . . . ಜಯ ಶಶ್ವ 
ದಗಣಿತ ಚಿತ್ಲುಖ (ಉರ್ಕರೇ. ೬-೩೦). [ಪೃಶದಶ್ವ *-ಸಖ) 

ಪೃಪದಾಜ್ಯ (ನಾ). (ಹೋಮಕ್ಕೆ ಉಪಯೋಗಿಸಲೆಂದಂ ಸಿದ್ಧಪಡಿ 
ಸುವ) ಮೊಸರಿನೊಂದಿಗೆ ಬೆರಸಿದ ತುಪ್ಪ: “ಪೃಷದಾಜ್ಯಂ . . . 
ಮೊಸರಿನಿಂದೊಡಗೂಡಿದ ತುಪ್ಪ, ಮೊಸರು ಬೆರೆತೆ ತುಪ್ಪ” (ಸಿಡ್ಕಾಕಿ. 
೨೨೦) ; ಗುರುಸೂನು . , . ಸೆರೆನರಂಗಳ ದರ್ಜಿ . . . ವಿಶಾಳದನು 
ಮಜ್ಜೆಗಳ ಪೃಷದಾಜ್ಯ ಅರುಣಜಲದಾಜ್ಕಾಹುತಿಯ ವಿಸ್ತರವ ವಿರಚಿಸಿ 
ನಿಗಮಮಂತ್ರೋಚ್ಚರಣೆಯಲಿ ವೂರ್ಣೂಹುತಿಗೆ ತನ್ನೊಚಲನೊಪ್ಪಿಸಿದ 
(ಳುತ್ಶಾಗ, ೯-೨೨)- [ಸಂ.] 

ಪೃಷಿತ (ನಾ). ಸುರಿಯುತ್ತಿರುವ ಹನಿ ; ತುಂತುರು ಮಳೆ : “ಪೃಹಿತಂ, 
ಪೃಷತಮೆನೆ ಕೆದರ್ದ ಕೆಣುವನಿಗಳಕ್ಕೆ” (ಮುಂಗರಾ. 03೪-08): [Ao] 

ಪೃಷ್ಮ (ನಾ). ೧. ಹಿಂಬದಿ; ಹಿಂಭಾಗ : "ಪೃಷ್ಠಭಾಗ' ಪರಾ. 
೨. ಶರೀರದ ಹಿಂಭಾಗ; ಬೆನ್ನು; “ಪೃಷ್ಠಂ, ಪಶ್ಚಿಮಭಾಗಃ-_ಈ ೨ 
ಬೆನ್‌” (ಹರಯ. ೪೬-೩೬೪); “ದೆನ್ನದು ಪಶ್ಚಿಮಂ ಪೃಷ್ಠಮಕ್ಕು” (ಮಂಗತಾ - 
೪೭-೦೩)- ೩. ಪರೆ ; ಕುಂಡೆ : ಆಸನದ ಪೊಜಗೆ ಪೃಷ್ಠ ಮದೀಸೆನಿಪಾ 
ಪೆಸರದಕ್ಕುಂ (5ಕ್ಕತತಿ. ೯-೪೪)- ೪ . ಪುಟ; ಹಾಳೆ: ಹಾಳೆ ಅಥವಾ 
ಪತ್ರಸಂಖ್ಕ್ಮೆಯನ್ನು ದಕ್ಷಿಣದಲ್ಲಿ ಪೃಷ್ಠ ಅಥವಾ ಪ್ರಥಮಪುಟದ ಮೇಲೂ 
ಇತರ ಕಡೆ ಎರಡನೆಯ ಪುಟದ: ಮೇಲೂ ಗುರು ತಿಸಿರುತ್ತದೆ (ಛಾರತ. ೨೦). 

ಪೃಷ್ಮಮಾಂಕಾದನ - ಒಬ್ಬ ವ್ಯಕ್ತಿಯ ಬೆನ್ನ ಹಿಂದೆ ಅಡಿ 

ಕೊಳ್ಳುವಿಕೆ: (೪). [ಸಂ-] 

ಪೃಷ್ಠಕ (ನಾ). ೧. ಹಿಂಭಾಗ ; ಬೆನ್ನು. ೨. [ಜೈನ] ಅರುವತ್ತು 
ಮೂರು ದೇವವಿಮಾನ ಅಥವಾ ಇಂದ್ರಕಗಳಲ್ಲಿ ಒಂದು; ಈ 
“೧. ಯತು. ೨. ವಿಮಳಂ, ೩. ಚಂದ್ರಂ, ೪. ವಲ್ಲು, ೫. 
ವೀರಂ, ೬. ಅರಂಣಂ, ೭. ನಂದನಂ, ೮. ನಳಿನಂ, ೯. ಕಾಂಚನಂ, 
೧೦. ಲೋಹಿತಂ, ೧೧. ಚಂಚನ್ಮಾಮಂ, ೧೨. ಮರುತಂ, ೧೩. 
ಯದ್ವಿಷಂ. ೧೪. ವೈಡೂರ್ಯಂ. ೧೫- ರುಚಕಂ, ೧೬. ರುಚಿರಂ, 
೧೭. ಅಂಕಂ. ೧೮. ಸೃಟಿಕಂ, ೧೯. ತಪನೀಯಂ, ೨೦. ಮೇಘಂ, 
೨೧. ಆಭ್ರಂ, ೨೨. ಹಾರಿದ್ರಂ, ೨೩. ಪದ್ಮಂ. ವಿ೪. ಲೋಹಿತಂ, 
೨೫. ವಜ್ರಂ, ೨೬. ನಂದ್ಮಾವರ್ತಂ, ೨೭, ಪ್ರಭಾಕರಂ, ೨೮. 
ಪೃಷ್ಠಕಂ, ೨೯. ಗಜಂ, ೩೦. ಮೈತ್ರಂ, ೩೧. ಪ್ರಭಾ, ೩೨. 
ಆಂಜನಂ, ೩೩, ವನಮಾಲಕಂ, ೩೪. ನಾಗಂ, ೩೫. ಗರುಡಂ, 
೩೬- ಲಾಂಗಲಂ, ೩೭. ಬಲಭದ್ರಂ, ೩೮. ಚಕ್ರಂ, ೩೯. ಅರಿಷ್ಟಂ, 
೪೦, ಸುರಸಮಿತಂ, ೪೧. ಬ್ರಹ್ಮಂ, ೪೨. ಬ್ರಹ್ಮೋತ್ತರಂ, 
೪೩. ಬ್ರಹ್ಮಹೃದಯಂ, ೪೪. ಲಾಂತವಂ, ೪೫. ಶುಕ್ರಂ, ೪೬. 
ಶತಾರಂ, ೪೭. ಆನತಂ, ೪೮. ಪ್ರಾಣತಂ, ೪೯. ಪುಷ್ಪಕಂ. ೫೦. 
ಶತಾಕಂ, ೫೧. ಆರಣಂ, ೫೨. ಅಚ್ಕುತಂ. ೫೩. ಸಂದರ್ಶನಂ 
೫೪. ಅಮೋಘಂ, ೫೫. ಸುಪ್ರಬುದ್ಧಂ, ೫೬. ಯಶೋಧರೂ 
೫೭. ಸುಭದ್ರಂ, ೫೮. ಸುವಿಶಾಲಂ, ೫೯. ಸುಮನಸಂ, ೬೦. 
ಸೌಮನಸ್ಮಕಂ. ೬೧. ಪ್ರೀಶಿಂಕರಂ, ಓ೨. ಆದಿತ್ಯಂ. ೬೩- 
ಸರ್ವಾರ್ಥಸಿದ್ಧಿ - - ಎಂಬಿವು ಅನುಕ ತ್ರಮದಿಂ ಅಖುವತ್ತುಮೂಯಿ 
ಇಂದ್ರಕಂಗಳ ಪೆ.ನರ್ಗಳ್‌” (ಶಕ ಶ್ರ. ೨೦೩) [ಸೂ.3 

ಪೃಷ್ಮಗ್ರಂಥಿ (ನಾ). ಬೆನ್ನಿನ ಮೇಲೆ ಏಳುವ ಗಂಟು. ಕುರು: “ಪೃಷ್ಠ 
ಗ್ರಂಧಿಃ, ಗಡುಃ _.ಈ ೨ ಬೆನ್ನ ಕೋರಿ” (ತರಾಯು- ೪ಇ€-೪೩೦) - [x.y 

(ಸೆಂ. ಪೃಷ್ಠಚಕ್ಷುಸ್‌) 


ಪೃಷ್ಮದ್ವಾರ (ನಾ). ಗುದದ್ವಾರ : ನಿರ್ರ್ರವಮವ್ಪುದೇ ಕಾರಣವೂಹಿ 


ಪೃಷ್ಮನಾಳ 


ಕಡುಮಿಲಿಂಗೆ ತಟ್ಟಾಆ್‌ದ ಚರ್ಮದಿಂ ಪೃಷ್ಠದ್ವಾರಂ ಮುಚ್ಚಲಾ 
ಜ 


ಜಂಬುಕು ತನಗೆಲ್ಲಿಯೂಂ ಪೋಗಲಿಂಬಿಲ್ಲದೆ ಚಿಂತಾಕ್ರಾಂತನಾಗಿರಲ್‌ 
(ಶಂತಕಂ- ೦೯-೨೦) (ಸಂ.] 
ಪೃಷ್ಠನಾಳ (ನಾ). ಗುದನಾಳ ; ಅಡವಿಯಲ್ಲಿ ಒಂದು ನರಿಯಾಹಾರಂಬಡೆ 


ಯದೆ ಬರಬರುತ್ತ ಒಂದು ಸತ್ತ ಎತ್ತಂ ಕಂಡು ಸಡಗರಿಸಿ ಅದರೆ ಪೃಷ್ಠ 
ನಾಳದಿನೊಡಲೊಳವೊಕ್ಕು ತಿನುತಿರ್ಪನ್ನೆವರಂ (ಕೂಕಕೂ- ೦-೨) - 
( ಸಂ. ಪೃಷ್ಮನಾಲ ] 
ಪೃಷ್ಮಭಾಗ (ನಾ). ೧. ಹಿಂಭಾಗ ; ಬೆನ್ನಿನ ಭಾಗ : ನೀವೀ ಪಶುವಿನ 
ಪ ೈಷ್ಮಕುಮ್ಲೋದಕಮಂ ತಂದೆಅೆದು ದೂರಂ ಪೋಗಿಮೆನಲಾ ಶ್ವ ಪಚಕರ್‌ 
ಬೆದಅ*%ಯಾ ಗೋವಿನ ಪೃಷ್ಠಭಾಗಕ್ಕೆ ಕಾಯ್ದ ನೀರಂ ತಂದೆಅಕಿದು 
4ಕಂತಕ0ಂ. ೦೯-೦೮); ತಳಮನಹೀಂದ್ರರುಂದ್ರಫಣಮೆಂದು ಧನುರ್ಗುಣ 
ವೇಗತಾಡನಾಕಳಿತವಕೀರ್ಣಕೋಷ್ಮಮೆನೆ ಕೂರ್ಮವಿನಿಷ್ಠುರಪೃಷ್ಮ ಭಾಗ 
ಮೆಂದು. . .ಧರಿತ್ರಿ ಬಂದು ನಿಶ್ನಳತೆಯನಿರ್ಪಳಲ್ಲಿ, ಭುಜಮಂಡಳದೊಳ್‌ 
ವಸುಧಾಧಿನಾಥಿನಾ (ಶಂದ್ರಪು. ೩-೨೦). ವಿ. ಮೇಲ್ಭಾಗ ; ಮೇಲ್ಮೆ 2 
ಸಮುದ್ರದ ಪೃಷ್ಠಭಾಗದ ಮೇಲೆ ಬೇಕಾದಂಥ ಅಲ್ಲೋಲಕಲ್ಲೋಲ 
ವಾದರೂ ಗುಡ್ಡದಂಥ ತೆರೆಗಳಿದ್ದರೂ ಸಮುದ್ರವು ತತ್ತ್ವತಃ ಸಮುದ್ರವೆ 
ಇರುವದು (ಬಕರ. ೪), [ಸಂ.) 
ಪೃಹ್ಮವಾಹ್ಯ (ನಂ). ಹೊರೆಯನ್ನು ಹೊರುವ ಎತ್ತು: “ಪೃಷ್ಠ 
ವಾಹ್ಮಂ ಸಾ ರಿಯೆನಿಕ್ಕೂ 0" (ಶಸ್ತುಳೋ. 6-3): “ಸ್ತೌರೀ, ಪೃಷ್ಠವಾಹ್ಮಃ 
ಈ ೨ ಹೇಜುವೆತ್ತು” (ಶರಾಯು. ೪೪-೦೦೦). (ಸಂ.] 
ಪೃಷ್ಮಸ್ವಸ್ತಿಕ (ನಾ). [ನಾಟ್ಯ] ನೃತ್ಯದ ಒಂದು ಭಂಗಿ ; ನೂರೆಂಟು 
ಕರಣಗಳಲ್ಲಿ ಒಂದು; ೪ “ ಕೈಗಳನ್ನ ಉದ್ವೇಷ್ಟ ಮಾಡಿ 
ಮೇಲಕ್ಕೆತ್ತಿ ಅಪಕ್ರಾಂತಚುರಿಯನ್ನು ಮಾಡಿ, ಕೈಗಳನ್ನು 
ಆವೇಷ್ಟನ ಮಾಡಿ ಎದೆಯ ಹತ್ತಿರಕ್ಕೆ ತರುವಾಗ ಸೂಚೀಚರಣ 
ಗಳನ್ನೂ ಸ್ವಸ್ತಿಕೆದಂತಿರಿಸಿ ಕೈಗಳನ್ನೂ ಸೂಚೀಮುಖಹಸ್ತದಲ್ಲಿ 
ಸ್ವಸ್ತಿಕದಂತೆ ಹಿಡಿಯುವುದು'' (ಉತ್ಮರಿ- ಗಡ್ಮಾಕುವಾರ ೨%) : 
ಉರು ಪೃಷ್ಠಸ್ಥಸ್ತಿಕಮುಂ ತರುರ್ಣ ಕೇಳ್‌ ಸ್ವಸ್ತಿಕಂ ಸಮಂತಂಚಿತಮಂಂ 
ಪಿರಿದಪವಿದ್ಧಂ ಸಮನುಖಕರಣಂ ಕೇಳ್‌ ವಂತ [ಓಮೆಂಬ ಕರಣಂಗಳಿವುಂ 
(ರಾಸ್ಮಕೆಂ. ವಾಸಃ ತಲಪಷ್ಟಪುಟ . - ದಿಕ್ಷ್ವಸ್ತಿಕ, ಪೃಷ್ಠ ಸ್ವಸ್ತಿಕ... 
ಗಂಗಾವತರಣ-ಈ  ನೂಲ್‌ಂಟು ಕಪಟ (ಉಾಸ್ಕರಂ. ೪-೪೨ ಐ): 
ಈ ನಟರಾಜ 'ವೃಷ್ಮಸ್ವಸ್ತಿಕ', ಭಂಗಿಯಲ್ಲಿ' ನೃತ್ಯ ಮಾಡುವಂತೆ ಶಿಲ್ಪಿತ 
ವಾಗಿದೆ (ಳಂ. ಇ): [ಸಂ.] 
ಪೃಷ್ಠಾನುಸಾರಿ (ನಾ). [ನಾಟ್ಕ] ತೋಳಿನ ಚಲನೆಯ ಒಂದು ಭಂಗಿ ; 
P "ಬೆನ್ನಿನ ಮೇಲೆ ತೋಳನ್ನಿರಿಸುವುದು?' (ಉನ್ಮಕಂ. ಗದ್ಮಾಕುವಾರ 
೨೬೦) ; ಊರ್ಧ್ವ, ಅಧೋಮುಖ - ಉದ್ವೇಷ್ಟಿತ, ಪೃಷ್ಠಾನುಸುರಿ 
- ಉತ್ಸಾರಿತ_ ಈ ಹದಿನಾಲು ತೋಳ ಭೇದಂಗಳ್‌ (ರಾಸ್ಕರಂ. 
3-೧೨೨ ನ)- [ ಸಂ. ಪೃಷ್ಠಾನುಸಾರೀ ] 
ಪೃಹ್ಮಾಸ್ಥಿ (ನಾ). ಬೆನ್ನಿನ ಮೂಳೆ; ಕಶೇರುಕ: “ ಪೃಷ್ಠಾಸ್ಥಿಯೆ 
ಕಶೇರುಕಂ ನಿಟ್ಟೆಲುವು " (ಮಂಗಳಾ. ೦೦೬-೭)- (ಸಂ. 
ಪೃಷ್ಠೋತ್ಕ್ನೇಪ (ನಾ). [ನಾಟ್ಯ] ನೃತ್ಯದ ಒಂದು ಭಂಗಿ; ಆಕಾಶ 
ಚಾರಿಗಳಲ್ಲಿ ಒಂದು ; ॥ “ ಉತ್ಕ್ನೇಪಚಾರಿಯನ್ನು ಹಿಂಭಾಗದಲ್ಲಿ 
ಮಾತ್ರ ಮಾಡುವುವಂ ” (ಉತ್ಕರೆಂ. ನಡ್ಮಾಮುವಾದ ೩೨೪): ಮಿಗೆ ವೇಷ್ಟನ 
ಮುದ್ವೇಷ್ಟಂ ನೆಗಳ್ದೆ ಸೆವುತ್ಕೇಪವೆಎಸೆವ ವೃಜ್ಮೋತ್ಕೇೋವಂ 
ಇವುಂ ಮಿಶುಗುವ ಪತ್ತೊಂಬತ್ತುಂ ಪಸರಿಸುವಾಕಾಶಚಾರಿವೆಸರಿಂದೆಸೆಗುಂ 
(ಉಾತ್ಮರಂ- ೬-೧೬) - [ಸಂ.) 
ಪೃಷ್ಠೋತ್ತಾನತಲ (ನಾ). [ನಾಟ್ಕ] ನೃತ್ಯದ ಒಂದು ಭಂಗಿ। 


೫೭೮೪ 


40 


ಪೆಂಕುಳಿಗಲಿ 


ಇಪ್ಪತ್ತು ಮೂಕಂ ಬಗೆಯ ದೇಶೀಯಸ್ಥಾನಕಗಳಲ್ಲಿ ಒಂದಂ ; ಈ 

“ ಒಂದು ಕಾಲಿನ ಬೆರಳಂಗಳನ್ನು ಮಡಿಸಿ ಹಿಂದುಗಡೆ ನೆಂದ 
ವೋಲೂರಿ ಇನ್ನೊಂದು ಪಾದವನ್ನು ಮಂದೆ ಸಮವಾಗಿರಿಸಂ 
ವುದು” (ಣಕ್ಕರಿ" ಗಳ್ಮಾಶುಶಾದ ೩೩೦) : ಸ್ವಸ್ತಿಕ, ವರ್ಧಮಾನ, ನಂದ್ಕಾ 
ವರ್ತ, ಸಂಹತ, ಸಮಪಾದ, ಏಕಪಾದ, ಪೃಷ್ಠೋತ್ತಾನ [ತಲ], ಚತುರಸ್ರ, 
ಪುರ್ಹ್ಹವಿದೃ. ಪಾರ್ಟ್ಹಿಪಾರ್ಶ್ವಗತ, [ ಏಕಪಾರ್ಶ್ವಗತ ], ಏಕಜಾನುಗತ, 
ಪರಾವೃತ್ತ, ಸಮಸೂಟೀ, ವಿಷಮಸೂಚೀ, ಖಂಡಸೂಚೀ, ಬ್ರಾಹ್ಮ, 
ವೈಷ್ಯ ಓವ, ಶೈ ವ, ಗರುಡ, ಕೂರ್ಮ, ನಾಗಬಂಧ, ವೃಷಭಾಸನ- ಈ 
ಇವತ್ತ ತತ ಸ ದೇಶೀಯಸ್ಮಾ ನಕಂಗಳೀ (ಉಸ್ಕರೇಂ. ೩-೦೨ ನ). [ಸಂ.3 


14 | ಪೃಷ್ಮ್ಮ (ನಾ). ಹೊರೆಯನ್ನು "ಹೊರುವ ಕುದುರೆ: “ಸ್ಮೌರಿ ಪ್ರಧಿತಾಖ್ಮಂ 


ತಾ: ಪೃಷ್ಠ ೦7 (ರಚ್ನುಳೋ. ೪೩-೨೬). [ಸೂ.) 
-ಜಿ (ಪ್ರ). ಒಂದು ಕೃದಂತಭುವನಾಮಪ್ರತ್ಮಯ : 
ಹೆಂ, ಹೆಂ (ಸಪೂರೂ). 


* ಕೇಳ್ದೆ" ಪರಾ. 

ಸಮಾಸದಲ್ಲಿ *ಪೇಣ್‌' ಎಂಬ ನಾಮ 
ವಾಚಕಕ್ಕೆ ಬರುವ ಆದೇಶರೂಪ: "ವೆಂಗೂಸು', "ಪೆಂಗೊಲೆ' 
ಪರಾ. ಹೆಂ: "ಹೆ೦ಗುಜ್‌" ಪರಾ. [ಆ ?ಪೆಣ್‌] 

ಪೆಂಕುಳಿ, ಪಿಂಕಂಳಿ, ಪೇಂಕುಳಿ, ಪೇಕುಳಿ, ಹೇಕುಳಿ (ನಾ). ೧. ಹೆಣ್ಣಿಗ ; 
ಹೇಡಿ: ಎಲವೊ ಪೆಂಕುಳಿಯೆ ಜಡಿಯುರನವೋಲೇಕಿಲ್ಲಿ ನಿಂದಿರ್ವೆ 
(ಕೇತಾ: 00-0೭). ೨. ಹುಚ್ಚುನಾಯಿ ; “ ಅಲರ್ಕಾಖ್ಯೆ ಮಿಕ್ಕ ಪೆಂಕುಳಿ 
ಯೆಕ್ಕುಂ” (ಯ್ರಾಕೋ. 60-60). ೩. ಹುಚ್ಚು ; ಮರುಳುತನ : 
“ ಪೆಂಕುಳಿಯೆಂದು ಮರುಳ್ತೆನಂ ” (ಕಕಕಾ. ೩೦-೬೨೩) ; ದಿಂಡುಕಂ, 
ಪೆಂಕುಳಿ, ಬಾಲಕಂ (ಕಳ್ಕಾಶು. ೪೪೦ ಶ್ರಯೋ). ೪. ಹುಚ್ಚ ; ಮರುಳ : 
“ ಹುಚ್ಚನಭಧಾನ ಪೆಂಕುಳಿ ”' (956. ೬«€) ; ಪೇರೊಡಲ ಪೆಂಕುಳಿಗಳುಂ 
* * * ಮಸಕಂಗೊಂಡು (ರೃತಂ. ೩೩-58 ಶ)- ಹಿಂಕುಳಿ ; ೩. “ ಪಿಂಕುಳಿ 
ಮನೋಭ್ರಮೆಯಕ್ಕುಂ (೪9ರ. ೬೬)- ಪೇಂಕುಳಿ: ೩. “ ಪೇಂಕುಳಿಯೆನೆ 
ಮಂರುಳ್ತನಂ " (ಕ೩ಕುಂ, ೩೦): “ ಮರುಳ್ತೆನೆಕಂ ಬುಧರಿನಕ್ಕು ಪೇಂಕುಳಿ 
ಯೆಂದುಂ ” (ಕಳ. 390)" ೪. “ಪೇಂಕುಳಿಯೆನಲ್‌ ಮರುಳನುಂ” 
(ಕಲ್ಮಕ್ಕಿ. ಆ)- ೫. ಪಿಶಾಚಿ; ಭೂತ: ಅಣವಟಿಗೆಗೊಂಟಿನೊಳ? ಪೇಂಕುಳಿ 
ಯಂತೆ ಕುಳ್ಳಿರ್ದ ಭಕ್ತನಂ ನೋಡಿ (ಶಾಉಸ್ಕ. ೩-00-30 6). ೬. ಆವೇಶ; 
ಕೋಪೋದ್ರೇಕ ; ಕುಳಿ ಪ್ರತ್ಯಯಕ್ಕೆ ಮುಕುಳಿ, ಪೇಂಕುಳಿ (ಕರುಡ. 
ಶಿಂ4 ಶ್ರಯೋ). ಹೇಕುಳಿ: ೩. ಎಕ್ಕೆಯ ಕೋರಕಮಂ ತಂದಿಕ್ಕುಗೆ . 
ಬಾಣ್ಣುಂ ಪೇಕುಳಿ[ ತಾಕಾಂ. ಪೆಕ್ಕುಳ, ಪೇಕುಳ ]ಯುಕ್ಕಿದ ಶುನತನ 
ಓಷಂ (ಇಕುದ. 64-೨೬) ಹೇಳುಳಿ : ೪. ಶ್ರೀಕಂಠನಂ ಬಿಟ್ಟು ಹೇಕುಳಿ 
ಗಳಖಳಶ್ರುತಿ ವೈಕುಂಠನಂ ಪೇಳ್ವ್ಯವೆಂದೂಳ್ಳರು (ಸಕು. ೨-೦೯೬)- 

ಪೆಂಕುಳಿಯ ವಾಯ್‌ ಎ ಹಂಚರ್ದಿ ಹಿಡಿದ ನಾಯಿ: “ ಪೆಂಕಂಳಿಯ 
ನಾಯಂ ಅಲರ್ಕಮೆಂಬುದು * (ಜರಾಯು. ೪೭-೦೨೭). ಪೆಂಕುಳಿರಾಯ ಇ 
ಹೆಣ್ಣಿಗರಾಯ ; ಹೇಡಿ: ದಿನಪತಿಯ ಪೆಂಕುಳಿರಾಯನೇಂ ಕಟ್ಟುಗುಂ 1 
(ಉರೂಕ್ಕ. ೬೨-೬)- 
[ದೇ.8 ಶಮಿ. ವೆಕುಳ; ತೆಲು. ವೆಂಗಲಿ, ವೆಂಗಳಿ, ವೆಕಲಿ) 

ಪೆಂಕುಳಿಗ (ನಾ). ಹುಚ್ಚು ಹಿಡಿದ ನಾಯಿ; ಹುಚ್ಚುನಾಯಿ : ಕನಕದ 
ಬೇರುಂ ಶರ್ಕರೆಯನುಪಮಮೆನಿಸಿರ್ದ ತುಪ್ಪಮಿಂತಿವನೊಸೆದಿಂಪನ 
ಪಾಲೊಳ್‌ ಕುಡಿಸಿದೊಡಂ ಶುನಕನ ವೆಂಕುಳಿಗನಧಿಕ[ಕಾಕಾಂ, ವೆಕ್ಕುಳಿಗನಗಿದ, 
ಪೇಕುಳಿಕಗಳಧಿಕ]ವಿಷಮನದಬಳಿಗು೦ (ಏರುದ. ೧೩-೨೪). [ಪೆಂಕುಳಿ ೬ - ಗೃ) 

ಪೆಂಕುಳಿಗಲಿ (ನಾ). ಆವೇಶಗೊಂಡ ಶೂರ,-ವೀರ , ಬಿಟ್ಟ ಕಣ್ಣುಂ. 
ಬಿಗಿದ ಮೊಗಮುಂ ಕರ್ಚಿದವುಂಡುಂ ಕಡಿತಲೆಯಂಂಬೆರೆಸು ಮೋ 
ಯುತ್ರೂಂ ಪರವ ಪೆಂಕುಳಿಗಲಿಗಳುವು೦ (ಊರಾಶ. ೩-೦೦೪): 

[ಪೆಂಕಣಿ 4 ಕಲ್ಕಿ) 


ಪೆಂಕುಳಿಗೊಳ್‌ 


ಹೆಂಕುಳಿಗೊಳ್‌, ಪೇಕುಳಿಗೊಳ್‌. ಹೇಕುಳಿಗೊಳ್‌ (ಕ್ರಿ). ೧. ಆವೇಶ 
ಗೊಳ್ಳು; ಉದೆ ಕ್ರೇಕಗೊಳ್ಳು : ಧರ್ಮವಪುತ್ರಂ ಶಿಖಂಡಿಯಂ ಮುಂದಿಟ್ಟು 
ಕೊಂಡು ಬಂದು ಪೆಂ[೫೪%- ಪೇಂ)ಕುಳಿಗೊಂಡ ಸಿಂಹಮಂ ಮುತ್ತು 
ವಂತೆ. ಸುತ್ತಿ ಮಂತ್ರಿದಾಗಳ್‌ (ಶಂತಕಾ” ೦೦-೪೦ ಏ); ಪೆಂಕುಳಿಗೊಂಡ 
ಮದೇಭವೈರಿವೋಲ? ಕೆಳರ್ದು(ಕಂಣ. ೦೦-೦೦೩); ಕೇಸರಿ ಪೆಂಕುಳಿಗೊಂಡಂ 
ತಾಸುರನತ್ಮುಗ್ರದಿವ್ಯಬಾಣಾಳಿಗಳಿಂ ಪೇಸೇಬಕೆ ಕೊಂದಂ (ಕೇಶಿ: ಫ್ರ.೦೨-0೦೦)- 
ಶಿ. ಹುಚ್ಚು ಹಿಡಿ; ಹುಚ್ಚಾಗು : ಪೆಂಕುಳಿಗೊಂಡರೋ ತಿಳಿಯದೈ 
ಶ್ರೀಪಾರ್ವತೀವಲ್ಲಭಾ (ಕಾಕ. ೩6): ಪೇಕುಳಿಗೊಳ್‌ : ೨. ಆ ನಾಯ್‌ 
* «ಎ ಬಾಯ್ವಿಟ್ಟು ಘೋಳಿಟ್ಟು ಪೇಕುಳಿಗೊಂಡಾದ ವಿಷಾದದಿ: ಪುಟತು 
ಸತ್ತಿತು (ಸ:ಕುಮೂ. 3-20) : ಕನಕದ ರೆಸಮಂ ಗ:ಡಮಂ ವಿನುತಕ್ಷೀರ 
ದೊಳವಿರ್ಪಲಮನೀಂಟಲ್ಕಂ ಶುನಕಂ 
ಗೊಂಡುದು ತಿನೆ ತದ್ಧಿಷಮಟಾಗುಂ (ಏನುರ. 0೩-೨6)- ಹೇಕುಳಿಗೊಳ್‌ : 


೨. ಅಲರ್ಕ, ಯೋಗಿತ. _ಮದ್ದಿಂದ ಮರುಳಂಗಿ ಹೇಕುಳಿಗೊಂಡಿದ್ದ 


ನಾಯಿ (೫೫: 8). [ವೆಂಕಂಳಿ -- ಕೊಳ್‌] 


ಪೆಂಕುಳಿನಾಯ್‌, ಪೇಕುಳಿನಾಯ್‌ (ನಾ). ಇ ಪೆಂಕುಳಿಗೆ : ಬಡಿಗೊಂಡು 


» * « ಪೆಂಕುಳಿನಾಯಂ ಬಡಿವಂತಿರೆ ಪಾಲುಡುವಂ ಬಡಿವಂತಿರೆ ಬಡಿದ 


ನನಿಬರಂ ಕೌರವರಂ (ಗಯ. ೩-೦೦); ಶಿರೀಷಮೊಂದನೆ 
ಪೂಸುಗದು ಪೆಂಕುಳಿನಾಯ ವಿಷಾಪಹಾರಕಂ (ಊಳೋಶ. ೦೦-೩೫); 


ಪೆಂಕುಳಿನಾಯ ವಿಷಕ್ಕೆ __ಕನಕದ ವೇರುಂ ಶರ್ಕರೆಯಫುಪಮುಮೆನಿಸಿರ್ದ 
ತುಪ್ಪಮಿಂತಿವನೊಸೆದಿಂದಿನ ಪಾಲೊಳ್‌ ಕುಡಿಸಿದೊಡಂ ಶುನಕನ ಪೆಂಕುಳಿ 


ಗನಧಿಕವಿಷಮನದಬಟ್‌ಗುಂ (8ನುದ- 0೩-೨9)- ಪೇಕುಳಿನಾಯ್‌ : ಪಳಿಯೆಂ 
ದೊಡಂಜುಗಂಂ ಪೇಕುಳಿನಾಯೊಳಗಾಗಿ ಖಳನದೇಂ ಕಷ್ಟನೊ (ರರ್ಶುನಾ. 
೦-೬೩). [ವೆಂಕುಳಿ ..ನಿಂಯ*] 

ಪೆಂಗ್‌ನಾಮ “ಪಂಗನಾವು' ನೋ. 

ಪೆಂಗ, ಪೆಗ್ಗ, ಹೆಗ್ಗ, ಹೇಗ (ನಾ). ಪೆದ್ದ; ದಡ್ಡ ; ತಿಳಿಗೇಡಿ ; 
ಮರುಳ ; ರಾಘು ಪೆಂಗನಂತೆ ... ಕಣನ್ವ್ವ ಹೊರಳಿಸುತ್ತ ಹೊರ 
ಒಂದನತಿ (ಕೂಳಾತ. ೨೦೦) ; ಬುದ್ಧಿ ಕೆಟ್ಟುಹೋಗ್ತದೆ; ಪೆಂಗ ಆಗ್ತೀಯೆ 
(ಶೆಂಗೂಲಿ. ೧೫); ಲಿಂಗವೇ ಗತಿಯೆಂದು, ಪೆಂಗ 
(ಕನ್ನಶಾ- 0೯೨). ಪೆಗ್ಗ : ಪೆಗ್ಗನಾದರೂ ಅಗ್ಗದಲ್ಲಿ ತಂದ (ಗಾರೆ). 
ಹೆಗ್ಗೆ, : ಹೆಗ್ಗ ಬುದ್ಧಿಯ ಬಲ್ಲನೇ ಅಯ್ಯ (ಸಿರ್ಶೇಕ. ೨೦೭-೬೪೩); ಲವಲೇಶ 
ಮಾಲ್ಯವಿಲ್ಲದೆಯರ್ಥಮಂ ಪಡೆವೆನೆಂದೆಂಬ ಕಡುಹೆಗ್ಗ (ಗಳ. ಹೆಡ್ಡ, 
ಹೆಬಗ]ನುಂ (ಸನ್ಮುಳೌ3. 0೧-೭೬): ಕಂನ್ನಿ ಮರುಳ ಜೋಗಿ ಹೆಗ್ಗ ., . 
ಎನ್ನಿಸಿ ನಾಮವೆತ್ತಿಹ ಪರವಳಿವರ್ಗೆ ನಿನ್ನೊಲವುಟೆ (ಶತಸಾಂ. ೦೨-೩೩). 
ಹೇಗ : ಹೇಗರಿರ . . . ಬಸದಿಗಳನೆಲ್ಲವ ಬೇಗದಿಂ ಹಿರಿಹಿಂದು ಕೆಡೆ 
ಹಾಯ್ಕಿ ಸುವೆನು (೧1ಜ 30.85); ಹೇಗರೆನಿಸುವ ಸವಣರುಗಳು ಶಾಸ್ತ್ರದೆ 
ವಾದವಾಗಿ ಸೋಲ್ತೊಡೆ (ಸಿರ್ಶೇಶಿ. ೩ ೨೬); ತಾಗಿ ಬಾಗುವರಿಂದ ತಾಗ 
ದಿರುವುದು ಲೇಸು ತಾಗಿ ಮೂಗೆೊಡೆನಂ ಬುಗುಟೆದ್ದು ಬಾಗುವದು 
ಹೇಗದ £ ನ ಗುಣವು (ಸರ್ಧಕ್ನ- ೦೩೩೭). “ಎಗ್ಗ'., “ಹೆಬಗ' ಪರಾ. 

(ದೇ. ॥ ತುಳು. ವೆಗೆ; ತೆಲು. ವೆಳೆ] 

ಪೆಂಗಣಿಸು, ಹಿಂಕಣಿಸು, ಪಿಂಗಳಿಸು (ಕ್ರಿ). ಅಗಲವಾಗಿ ತೆರೆ; 
ಅಗಲಿಸು ; ಕುರುಡುಗಣ್ಣೆನಿತು ಪೆಂಗಣಿಸೆ ಕಾಣದ ತೆಜದೆ ಕರುಮವೆನಿತೆಸ 
ಗಿದರು ವಸ್ತು ತೋಜುವುದೆ (ಕೈಳನ. 8-೩-4): ಪಿಂಕಣಿಸು : ಕಣ್ತಿಂಕಣಿ 
ಸುತೊಲೆವ ಶಿರ ಸವಿವ ಜಾಯಧರಧರವ: ಕಡಿವುತ (ಕಠನು. ೦೦-೦೪). 
ಹಿಂಗಳಿಸು : ಮತ್ತೆ ಅವನು ಕಣ್ಣನ್ನು ಪಿಂಗಳಿಸಿ ನೋಡಿದನು (ಕುರೆತಾ. ೪೪). 

[7 + -ಇಇಸ್ಕು) 


ಹೆಂಗಿನಾಮು "ಪಂಗನುವು' ನೋ. 


ಪೇಕು[ಕಾಕಾಂ. ಪೇಕರ೯ (ಕ್ಯ್ಯು)]೪ 


ಜಲದಿಂದೆ 


ಕ:ರಂಬರಿಗೆಂದ |. 


೫೭೮೫ 


30 


46 


ಪೆಂಜಜುವು 


ಪೆಂಗ್ಳು, ಪೆಗ್ಗು (ನಾ). ೧. ದಡ್ಡತನ; ಮುಕುತನ : ಯಾಕೆ ಹೀಗೆ 
ನಿನ್ನ ಪೆಂಗು ತೋರಿಸಿಕೊಳ್ಳುತ್ತಿದ್ದೀಯೂ? (ಕೂತಿ). ವಿ. ಪೆದ್ದ ; ದಡ್ಡ: 
ಇಷ್ಟು ಹೊತ್ತಾದರೂ ನಿನಗೆ ಜ್ಞಾಪಕ ಬರಲಿಲ್ಲವೆ? ಆಯ್ಕೋ ವೆಂಗೆ! 
(5ನ್ನಾಕ- ೬೨); ವಪೆಂಗಿನ ಹಾಗಾಡಬೇಡ (ಕೂನುಕಿ. ೨) ; ಹೋಗೊ, 
ಹೋಗೊ, ಪೆಂಗೆ! (ನರಿ. 31, 939). ಪೆಗ್ಗು: ೧. "ಪೆಗ್ಗ' 
ಪರಾ. [ಪೆಂಗ + -ಉ್ಮ) 

ಪೆಂಗ್ಗು (ನಾ). ದ್ರಾವಿಡಭಾಷಾವರ್ಗಕ್ಕೆ ಸೇರಿದ ಒಂದು ಭಾಷೆ: 
ಪೆಂಗು ಎಂಬುದೂ ದ್ರಾವಿಡಗುಂಪಿಗೆ ಸೇರಿದ ಭಾಷೆಯಾಗಿದ್ದು; - . 
ಒರಿಸ್ಸಾಸುಸ್ಥಾನದ ಕೊರಾಪುತ್‌ಜಿಲ್ಲೆಯ ಉತ್ತರಭಾಗಕ್ಕೆ ಇರುವ ಜನರು 
ಆಡುತ್ತಾರೆ (ದ್ರಾ ೦೭೨) - 

ಪೆಂಗುರು * ಪೊಂಗುರು” ನೋ. 

ಪೆಂಗುಸು " ಪೆಣ್ಣೂಸು' ನೋ. 

ಪೆಂಗೂಸು' "ಪೆಣ್ಣೂಸು' ನೋ. 

ಪೆಂಗೊಲೆ ' ಪೆಣ್ಸೊಲೆ * ನೋ: 

ಪೆಂಗೊಲೆಯ (ನಾ). ಹೆಣ್ಣನ್ನು ಕೊಲೆ ಮಾಡುವವನು ; ಸ್ತ್ರೀಹತ್ಯೆ 
ಮಾಡುವವನು : ವಿರಹದಿಂದಂಗನೆ ಬಳಲ್ಹು . . . ಪೆಂಗೊಲೆಯರಿವ 
ರೆಂದು: ಶಪಿಸಿಯುಂ ತಣಿಯದೆ ಎಹಂಗೆಪತಿಯಬ್ಬಿ ಪರಶಿವ ಬ್ರಹ್ಮರಂ 
ಬೈದಳೇನೆ೨ಬೆನಚ್ಚರಿಯನು (ಕಂಪು. ೧೦-೬೩)- 

[ಪೆಂಗೊಲೆ (ಎವೆಣ್ಣೊಲೆ) 4 -ಅ,) 

ಪೆಂಗ್ಲಿನ್‌ (ನಾ). “ (ನೀರೊಳಗೆ ಈಜಾಡಲು ಉಪಯೋಗವಾಗುವ 
ಹಂಟ್ಟುಗಳಂಥ ರೆಕ್ಕೆಗಳಂಳ್ಳ, ದಕ್ಷಿಣಾರ್ಧಗೋಳವಾಸಿಯಾದ) 
ಒಂದು ಜಾತಿಯ ಕಡಲ ಕೋಳಿ” (೫6೫8೬೭೨. 3050) : ದಕ್ಷಿಣ 
ಶೀತವಲಯದಲ್ಲಿ “ಪೆಂಗ್ವಿನ್‌' ಗಳ ಸಮೂಹವೂ ಅಟ್ಲಾಂಟಿಕ್‌ ಕಡಲಿನಲ್ಲಿ 
“ಪಫ್ಚಿನ್‌' ಗಳ ಸಮೂಹವೂ ಕೋಟಿಸಂಖ್ಯೆಯನ್ನು ಎರುತ್ತದೆ (ಶಕ. ೩). 

[Le ಇಂ. Penguin] 
ಪೆಂಚರಿ (ನಾ). “ ಒಂದು ಬಗೆಯ ಹಾವು” (ಅತಾ). 
[ದೇ. ॥ ತೆಲು. ಪೆಂಜೆರ] 

ಡಿಪೆಂಚು  ಹೆಂಚಂ, ' ನೋ. 

ಪೆಂಚೆ " ಪಂಚೆಯ” ನೋ. 

ಪೆಂಚೆಯ ' ಪಿಂಚೆಯ ' ನೋ, 

ಪೆಂಜಅ " ಪೆಂಜಜುವು' ನೋ. 

ಪೆಂಜಟುವು, ಪೆಂಜಜಿ, ಪೆಂಜಲ'ವು. ಪೆಂಜೆಟು, ಹೆಂಜಲಿ, ಹೆಂಜೆಲು 
(ನಾ). ೧. ಒಂದು ಸ್ಥಳದ ಹೆಸರು; p ಮಡಕಶಿರಾ ತಾಲ್ಲೂಕಿನ 
ಈಗಿನ ಹೆಂಜೇರು ; ಪೆಣ್ತಾಳುವಿನ ಪಣ್ಮ್‌ಮಟಸ್ಥ್ಮಾನವಂಂ ಮಹಾ 
ನಖರಮು ಸಕಿಯಾಗಿ ಬರಗೂರ ಮಹೇನ್ದೆ ಫೀಶ್ವರದೊಳಗೆನ್ನು ಕೊಟ್ಟುದು 
(ಎಳ. ೫11, 80. ೩೪-೪೪; 020) ; ಪೆಣ್ಣುಉುವಿನ ನೊಲಿವ್ಹುಗಾವುಣ್ಣನು 
(ಎಕ. 711, ಶಿರಾ. ೨6-9೬ ; 943). ಪೆಂಜಜಿ : ೧. ಸ್ವಸ್ತಿಶ್ರೀ ಶಿವವಸರ 
ಮಹಾರಾಜ ಪೃಥುವೀರಾಜ್ಯಂಗೆಯೆ ಕ;ಡುವಟ್ಟಿ ವೆಣ್ಮಾಅಕೆ ಕನ್ಮಳ್ಳಿಯ 
ರಾಜಿಗದೆ ೂಳ್ತ ೪ » ಚ್ಚನ್‌ ಕವಿತ್ತೊರನ್‌ ಪಸುವಟ್‌ಧನುವೆಟ್ಟ ಕೊನ್ನು 
ಬಿಟ್ಮಾರ್‌ (ಎಳೆ. 1೫ (6). ಶಿಸೆಕೋ: ೦೬೯-೨; ಸು. 800). ಪೆಂಜಜವು: ೧. 
ಪೆಂಜಜ್‌ವಂ ಕಾವ ತಳಆ ಬಟ್ಟಿ ರೇಚಯ್ಕನೆಂಬ ತೈಲಕಟೇಲಿ ದೇವಕೇಆ್‌ ಯ 
ಕಟ್ಟೆ . . . ಬಿಟ್ಟ ಭೂದಿಂ (ಎಳ. ೫11, ಶರ; ೬೩-೧೭; ಸಂ: 11007). 
ಪೆಂಜೆಅಂ : ೧. ಪೊಗಟಾವೆಟ್‌ಗನ ಜಾರಲ್ಲ್ಮೂ ಕೇಳ ಪೆಂಜ್ಚೆಅಕಿಲ್ಲಂ 

ಪೊಗಟಲೈ ವೀಅನ ಸಾವು ಕತೆಯಾಗಿ ಪರೆದಂದು (೩9೩೩7 12-1, ೩೦-೦೪; 

ಹೆಂಜಜಿ: `೧. ಹೆಣ್ಣ ಅಸಮರದೊಳ್ಳುರಾರಿ ಮಾರನಾಗಿ 

ಪೂಯಿಸಿ (ಎಳ: 111, ನಂಕನ. ೦೨೨-೧೪: 2661 ಕೃರಾ); 


966). 
ಗುದುರೆಯ 


ಪೆಂಜಅಕವು ೫ 


ದಿಗ್ವಿಜಯಯಾತ್ರ್ರಾಂ ಬಿಜಯ ಕರೆಮಿ ಹೆ: ಜಜಗ್ರಾಮಾತು ಕಟಕ 
ಮುಕುಲೀತಮ್‌ (೮: ೫111, 69 0 444 ಕೃಕಾ). ೨. ಒಬ್ಬಾತನ 
ಹೆಸರಂ : ಮಧಿಗವುಡನ ಶುಷುತ್ರ ರಾಮಧೇವನು ಹೆಣ್ಣಾಅನಿಜ್‌ದು 
(ಏಕ. vi, ಶಿ930- 33-03; 3571 ಕೃಕಾ). ಹೆಂಜೆಜು; ೧. 
ಕೊಯತೂರ ತುಳಿವ ಹೆಂಜೆಣು ದಿಸಾಪಟ್ಟಸಂಗ್ರಾಮ ಜತ್ತಲಟ್ಟ ಪಂಂಡ್ಯನಂ 
ಬೆಂಕೊಂಡ (ಎಳ. 11, 0೪೩-೩೬; 2181). [?] 
ಪೆಂಜಜಕವು `ಪೆಂಜಣಿುವು' ನೋ. 
ಪೆಂಜೆಆು 'ಪೆಂಜಲುವು' ನೋ. 
ಪೆಂಟಿ, ' ಪೆಂಟೈೆ ' ನೋ. 
ಪೆಂಟಿ. ಪೆಂಟೈೆ, ಪೆಂಡ್ಮಿ ಪೆಂಡ್ಕೆ(ನಂ).೧. ಮೂಟೆ; ಗಂಟು: ಪುನರ್ದ್ಹತ್ತಿ 
ಯಾಗಿ ನಾಲ್ಕುಂ ಸುಂಕದೊಳವೆರಡೊಲ್ಲೆಆ್‌ ಕೊಡವೀಸವ ಸಹಿತ 
ಮಾಗಿ ಬಿಟ್ಟ ಉಪ್ಪಿನ ಪೆ[ಂಟಿ] ಅಲುವತ್ತು (89೬9. ಸಸ, ೬೦-೨೩ 
1685) - ಪೆಂಟೈ.: ೨. ಹೊರೆ; ಸಿವುಡು; ಪಿಂಡಿ: ವಿರಡಭರೋತ್ಕಂಠ 
ಮನೋಹರಿಯ ಕಪೋಳಂಗಳುತೆ ನಿಬ್ಬರಿಸದ ಬೆಳ್ಳರಿಸಿದೆಲೆಗಳಿದೆಲೆಗಳ 
ಬರಿಸುವುದನುನಯದೆ ಪೆಂಟೆ ಗೆಂಟಅ ವಿಟರಂ (ಶ್ರತ್ತಫು. ೨-6೨). ಪೆಂಡ್ಮಿ ; 
೨. ಕದಿರು ಸೂತ್ರ, ದುರ ಬಲುಗಣಿಕೆಯ ಪೆಂಡಿ ಹೂಡುಗೋಲುಗಳನು 
ಒಲಿದು ಕಟ್ಟಿದನು ಆ ಶರಣ (6ರುುಸ30 ೫-೩); ಒಣಗಿ ತಾರವಾದ 
ಹಿಬರಿನ ಪೆಂಡಿಯನ್ನು ತೆಗೆದು, ಮೊದಲು ಸೂಜಿಯಂತಹ ಸಿಬರು 
ಹೆಚ್ಚಿಟ್ಟುಕೊಳ್ಳುತ್ತಾನೆ (ರಕತ. 11. ೩); ಎಲ್ಲಾರು ಕಟ್ಟ್ಟುರ ಮಲ್ಲಿಗ್ಹೂವಿನ 
ದಂಡಿ ಬೀಗುತಿ . ಕಟ್ಟ್ಯಾಳ ಹುಲ್ಲ ಪೆಂಡಿ (ಗೀ. ೨೩). ಪೆಂಡ್ಕೆ : 5. 
ಚ:ಡಿತನವೆಂಬ ಹಿಂಡಿ ಇಡಬೇಕು ದಿಂಡತನವೆಂಬ ಪೆಂಡೆಮೇವು ಪುಂಡತನ 
ದೆಂಬೊ ಪಿಂಡಿ ರುಬ್ಬಿಡಬೇಕು (ಶ್ರಕುರ- ೨-೩೩-೨): ಹೊಲ ಕೊಯ್ಯುವವರಿಗೆ 
ಅವರು ಕೊಯ್ದು ಪೆಂಡೆಗಳನ್ನೇ ಕೂಲಿಯಾಗಿ ಕೊಡುತ್ತಾರೆ (ಮುಂಂಯಿ- 
8-0೯೭); ಬಲಗಡೆ ನಾರಿನ ಪೆಂಡೆಯಿತ್ತ (ಶ್ರೇಮತೆ. 6೭). [-ಆಸಂ, ಪಿಂಡಿ] 
ಪೆಂಟ್ಕೆ. ಪಿಟ್ಟೈ, ಪೆಂಟಿ, ಪೆಂಡ್ಕಿ, ಪೆಟ್ಟ, ಪೆಟ್ಟಿ, ಪೆಟ್ಟಿ. 
ಹೆಂಟೈ, ' ಹೆಂಡೆ,. ಹೆಟ್ಟಿ, ಹೆಟ್ಟೈ (ನಾ). ೧. (ಮಣ್ಣು, ಬೆಲ್ಲ 
ಮೊದಲಾದಂವುಗಳ) ಮುದ್ದೆ; ಉಂಡೆ ; “ಪೆಚ್ಚಿಯೆ ತಾಂ ಪೆಂಟಿ 
ಯಕ್ಕುಂ” (ಕಕ. ೨೨6); ಪೆಂಟೆಯ ಅಂಟುವಲೆಯ . . . ಬಿಲ್ಲಬುಗಳೆ 
ಬಲ್ಲ ್ರಟಿ್‌ವೊತ್ತು (ಕಾತಡಿಕ್ಕ- ೩-೨9); ಈ ಕಿಟ್ಟವು ಆರಿ ಕಲ್ಲಿನಂತೆ ಭಾರ 
ವುಳ್ಳ ಫೆಂಟೆಯಾಗುತ್ತದೆ (ಎಂದಾ: ೪ 099). ಪಿಟ್ಟೈ : ೧. ಕಲ್ಲು ಜಳ್ಳು 
ಪಿಟ್ಟೆಗಳನ್ನು ನಾವೆಆಇದರಿ೨ದ ಹೆಕ್ಕುತ್ತೇವೆ (ನಾತೊ:. 63). ೨. (ವಂಣ್ಣಿನ) 
ರಾಶಿ; ಗುಪ್ಪೆ; ದಿಬ್ಬ : ನಾಲ್ಬಟ್ಟೆಯ ಪಿಟ್ಟೆವೊಲ್‌ ಕುಲನಗೌಘಂ 
ನುರ್ಗಿದತ್ತು (ಜಗ. ೧-೩೦)- ಹಿ. (ಶರೀರದಲ್ಲಿ ರೋಗದ ಪರಿಣಾಮ 
ವಾಗಿ ಬೆಳೆಯುವ) ಗಡ್ಡೆ; ಗಂಟು : ಕಾವೇರಿಯ ಹೊಟ್ಟೆಯಲ್ಲಿ ಅನ್ನದ 
ರಸ' ಹೋಗಿ ಪಿಟ್ಟೆ ಬಂದಿತ್ತು (ಉನೇಂ, ೨೦೨). ಪೇೇಟಿ ; ೧. ಬೆಲ್ಲದ 
ಪೆಂಟಿಯ ಆವಲ್ಲಿ ಕಚ್ಚಿ ನೋಡಿದಡೆಯೂ ರುಚಿಕರವಾಗಿ ತೋರುವದಲ್ಲದೆ 
ವಿಷವಾಗಿ ತೋರದು (ನಕಣ. 11, ೦೯೩-೬೨ ಅರ್ಕ). ಪೆಂಡ್ಮಿ: ೨. “ಪೆ:ಡಿ- 
ಪಿಂಡಿ--ಕಣಿಗಾಲು, ಗುಂಪು" (ತರ್ಕಕೋ- ೨೬). ಪೆಟ್ಟ: ೧. “ಪೆಟ್ಟವೆನೆ 
ಲೋಷ್ಟ” (೪೭ರ. ೬೪); ನೇಗಿಲೊಳುಕ್ಕೆಯನುಳುವ ಕುಡಿಯನಂ ಕಂಡುಮಾ 
ಹಲಕ್ಕೆನಿತು . ಪೆಟ್ಟಿಯೆ೦೦( ಕಾಂ. ಹೊಲಕ್ಕೆ ಪೆಟ್ಟಿಯೆನಿತೆಂ, ಹಳ್ಳಕ್ಕೆ ನಿತು 
ಪೆಂಟಿಯೆಂ]ದು ಬೆಸಗೊಳುತ್ತಲ್ಲಿಂ ಪೋಗಿ (ಫುಕ್ಸಾಸ್ತ. ೩-೧೨ ನ). ೪. 
ವ್ಯವಸಾಯದ ಒಂದು ಉಪಕರಣ ; ಮಣ್ಣಿನ ಗಟ್ಟಿಯನ್ನೂ 
ಒಡೆಯಲು ಬಳಸುವ ಸಾಧನ : "ಪೆಟ್ಟಿವೆಟ್‌ * ಪರಾ. ಹೆಟ್ಟಿ : 
೧. ಇವಪೆಟ್ಟಿಯೆಂದು ಹೆಂಟೆ” (ಕಣ. ೩೦-೬೦೬). ಪೆಟ್ಟೈ : ೧ 
“ಪೆಟ್ಟೆಯೆ ತಾಂ  ಪೆಂಟೆಯಕ್ಕುಂಗ  (ಕಂಕಂ. ೨೨6); ದಿವ್ಯಮಪ್ಪ 
ಶಯತ್ಯಾತಕಳದೊಳ್‌ ನಿದ್ರೆಗೆಯ್ವಾ: ನಯ್‌ ಈಗಳ ಪೆ[ಶಾಕಂ. ಬೆ, ವೆ 


20 


96 


ಪೆಂಟೆಗಟ್ಟು K 


ಟ್ಟೆಗಳುಂ ಕಿಜುಗಲ್ಲಳುಮೊತ್ತೆ ನಿದ್ರೆಗೆಯ್ದೆಯಾದಯ್‌ (ನಿರಾ. 0೪೦-೨); 
ಕಡುಕುಂ ಪೆಟ್ಟೆ[ಶಾಕಾಂ. ಪಿಚ್ಟೆ]ಯ ವೆ ತ್ತೆ ಮೆಲ್ಲಡಿಗಳಂ (ಕಂಕಣ. 
೩-೯) ; ಆಕೆ ಕೆಕ್ಕಳಗೆಳರ್ದಿಟ್ಟರ್ಗಾಅದೆ ಪೆಟ್ಟೆಯಂ [8೨%9- ಹೆಂಟೆಯಂ, 
ಪೆಂಚೆಯಂ] ಕಚ್ಚುವಂತೆ «ಆ ಕೆಪ್ತಡಮನೆರಟ್ಕಡಿಯಾಗೆ ಸಲ್ರನೆ ಸೀಳ್ಹೀ 
ಡಾಡ:ವುದುಂ (ಕರ್ತನೇ. ೭-೯ ವ); ತನ್ನ ನೆಳಲಂ ಪ್ರತಿಗಜವೆಂದುಜದೆ 
ಕಟುತ್ತೆಅಗಿ ಬೆಟ್ಟದ ಪೆಟ್ಟೆ[ಐಾಾಂ. ಪೆಂಟಿ] ಗಳೆನೆತ್ತಿಯೆ:ತ್ತಿ ಕೋಪಮಾಲದೆ 
(ಗಿಂಳ. ೦-೦೨೮ ರ). ಹೆಂಟೆ, : ೧. “ಮಣ್ಣಿನ ಹೆಂಟೆ-.ಲೋಷ್ಟ" (ನಾ2ರಾ.8); 
ಕಲ್ಲು ಹೆಂಟೆ ಹೋರಿಯಾಡಿ ಕಲ್ಲು ಕರಗಿ ಹೆಂಟೆ ಉಳಿಯಿತು (ಮನುಗುಂ: ಕ. 
3೪೯-0೩); ತಾನಿರ್ಪೆ ನೆಲದ ಡೊಗಜಕೊಳಗೆ ಹೊಳ್ಕಗೆಯಖುತ್ತುಮಿರೆ ಜಜಿದು 
ಬಲು ಹೆಂಟೆಯಾಗಿ ಮೇಲಿಪ್ಟೆರೆಯ ಮಣ್ಣೆನ್ನೆ ಬೆನ್ನನೋವದೆ ಮಂಜಮಮ 
(ಸೆಮ್ಮಳೌ. ೨-೪೩) ; ಬೇಸಾಯಗಾರನು . . . ಕುಂಟೆಯಿ:ದ ಹೆಂಟೆ 
ಒಡೆದು ಪಡಿ ವಡಿ (ಶಿರಿಂರ: 11, 3೬೨). ೪. ಹೆಂಟಿಗೆ.ಇಡತಿ' ಪರಾ. 
೫. ಹಸಿಯ ಇಟ್ಟಿಗೆ; ಸುಡದೆ ಇರಂಷ ಇಟ್ಟಿಗೆ: ಕೆಮ್ಮಣ್ಣಿನ 
ಹೆಂಟೆಯನ್ನು ಕೆಂಪಾಗಿ ಸುಟ್ಟು, ನೀರಲ್ಲಿ ಹಾಕಿ, ಆರಿದ ನೀರೆಂ ಕುಡಿಯಲು 
ಪತ್ತ ಛರ್ದಿ ಮಾಣ್ಣುಂ (ಸಕನ್ನಿ. ೨೬೩) ; ಒಂದು ಹೆಂಟೆಯದಾದರೂ 
ಸುಂದರವಾದ ಮನೆಯೂ ಇತ್ತು (ಕ್ರೀವೂಕ್ರ. ೪). ಹೆಂಡ: ೧. 
“ಹೆಂಡೆ[ಕಾಕಾ- ಹೇಂಟೆ] ಲೋಪ್ಟ೨” (ಮಂಗರಾ. ೦೦೯-೨): ಖಂಡ 
ಸಕ್ಕರೆ ಹಣ್ಣ ಕೊಟ್ಟಿ ರೊಲ್ಲದೆ ಮಣ್ಣ. ಹೆಂಡೆಯನು ಬೇಡಿ (ಶಕ್ರಂಂಠ- ರಾ. 
೩-೦೦೭-೨) ; ಹೆಂಡೆ ಕಲ್ಲಿನೊಳಿಟ್ಟು ಕೊಲಲಿ (65:2%30- ೩-೧೩೦). ಹೆಟ್ಟ್ಮ 
೪. « ಹೆಟ್ಟಿಹೊಡೆ' ಪರಾ. ೬. ಉಳುವೆಂ ; ಹೊಟೆ. ೭. 
ಹರಳಿನಿಂದ ಎಣ್ಣೆಯನು ಬ ತೆಗೆದ ಮೇಲೆ ಉಳಿಯುವ ಹಂಡಿ, _ 
ಗಷ್ಟು : “ ಲೋಷ್ಟದೊಳು ಹೂಟದೊಳುಯೇರಂಡಕಿಟ್ಟದೊಳು ಹೆಟ್ಟಂ ಸ 
(ಕಬ್ಮತುಂ. ೯೪೦)- ಹೆಟ್ಟೆ: ೧. “ಲೋಸ್ಟಕಃ;, ಲೋಪ್ಪಂ-ಈ ೨ ಹೆಚ್ಚೆ” 
(ಹರಾಹೂ- ೪೪-೪೨3) ; ತೊಟ್ಟನೆ ಪಲ್ವಲಾಂಬು ತವೆ ಬತ್ತಿದಂದಾಕ್ಷಣವೆಟ್ಟಿ 
ಹೆಟ್ಟೆ[ ಕಾಕಾಂ- ಟ್ವೆ )ಕಾಯ್ದಿಟ್ಟೆಗೆಯಂದಮಾಯತ್ತ (ಕುಸುಮಾ. 6-0೨9) ; 
ಮಣ್ಣಿನ ಹೆಟ್ಟೆಯೊಂದನ್ನೆತ್ತಿ ನೀರಿಗೆ ಒಗೆದ"ಮೂರುಡಾ. ೨೯೩). 

[ದೇ.॥ ತುಳು. ಹೆಂಚೆ. ಎಂಟಿ; ತೆಲು. ಪೆಂಟ, ಪೆಡ್ಡ, ಬೆಡ್ಡ./ 
ಪ್ರಾ. ವೇಂಡ./ಸಂ. ಪಿಂಡ] 


ಪೆಂಟ್ಕೆ. ಹೆಂಟೆ. ಹೇಂಟೆ, ಹೇಟಿ, ಹೇಟೆ (ನಾ). ೧. (ಕುದುರೆ. ಕತ್ತೆ 


30 


ಮುಂತಾದ) ಪ್ರಾಣಿಗಳಲ್ಲಿ ಹೆಣ್ಣು: ಅಂತು ಪೆಂಟಿಗಳಂ ದಾಟ 
ಕೆಡವುತ್ತುಂ ಕಡವಂಗಳಂ ಕರ್ಟಿ ಕೆಡಪುತ್ತುಂ . . . ಕೇಳ್ದರೆರ್ದೆ ತೆಅಿಎನ 
ಮೊಳಟ್‌ ಪೆಂಟೆ[ಶಾಕಾಂ. ಪೆಟ್ಟಿ, ವೆಟ್ಟಿ]ಯ ಪೊಟ್ಟೆಯಂ ಕರ್ಚಿ ಸೆಳೆಯೆ 
(ಅರ್ಥನೇ. ೬-೪೧ ಐ). ಹೆಂಟ್ಮೆ : ೨. “ಹೆಣ್ಣುಕೋಳಿ” (ನಾಬುಶ. 31) 
ಹೇಂಟೆ : ೨. ಚಂದ್ರಮನಂತೆ ಸುಪಕ್ಷದಿಂದೆ ರಂಜಿಸಿದುದು ಪುಂಜನಗ್ಗದ 
ಸುವಸ್ತುವಿನಂಶಿರೆ. ತಟ್ತು ಹೇಂಟೆಯೊಳ್‌ (ಉಶೋಕ. ೩-೬೮); ತನ್ನ 
ಹೂಮುರಿಗಳೊಡನೆ ನೆಲವನ್ನು ಕೆದರಿ ಗಲೀಜು ಮಾಡುತ್ತಿರುವ ಹೆ:ಂಟೆ 
(ಕಾನೂರು. ೩೬). ಹೇಟಿ: ೨. ಪೇಳಲಿನ್ನೇರಿ ಸಿದ್ಧರಾಮ ಹೇಟಿಯ 
ಮರುಳ ಕೋಳಿಗಳ ಮೇಲೆ ತನ್ನಯ ಹೇಟಿಯಂ ಬಿಟ್ಟು. ಕಾಳಗದಿನೆಲ್ಲವಂ 
ಗೆದ್ದುಕೊಂಡು (ಕಂಠ. ೬೩-೨೭): ಹೇಟೆ : ೨. ಹೇಟೆಯ ಮಗ್ಗುಲಲ್ಲಿನ 
ಕೋಳಿಮರಿಗಳಂತೆಯೂ ... ಹೋದರು (ಕೋಟತೆ. ಇ)- 

[ದೇ.॥ ತಮಿ. ಪೆಟ್ಟಿ, ಪೆಟ್ಟೈ, ಪೇಟು, ಪೇಟೈ ; ಮಲ. ಪೆಟ್ಟ, ಪೆಡ, 
ಬೇಡ, ಪಿಡ ; ತುಳು. ಪೆರಡೆ ; ತೆಲು. ಕೋಲಾ. ಪೆಟ್ಟ) 


ಪೆಂಟ್ಕೆ 'ಪೆಂಟ್ಯೆ' ನೋ. 
ಪೆಂಟ್ಮೆ `ಪೆಟ್ಟೈ' ನೋ. 
«5| ಪೆಂಟೆಗಟ್ಟು (ಕ್ರಿ) - ಮುದ್ದೆಯಾಗು ; ಉಂಡೆಯಾಗು. : (೪) 


[ಪೆಂಟೆ 4 ಕಟ್ಟೂ,1 


ಪೆಂಟೆಬೆಲ್ಲ 


[a 


 ಹೆಂಟೆಚೆಲ್ಲ (ನಾ). ವಬಖದ್ದೆಯಾಗಿರುವ ಬೆಲ್ಲ; ಉಂಡೆಬೆಲ್ಲ : ಒಂದು 
ದೊಡ್ಡ ಕೊಪ್ಪರಿಗೆಯಲ್ಲಿ ಕಬ್ಬಿನ ಹಾಲನ್ನು ಚೆನ್ನಾಗಿ ಕುದಿಸಿ 
ಪೆಂಟೆಬೆಲ್ಲವನ್ನು ಮಾಡುತ್ತಿದ್ದರು (ಕತ್ರಿ: 8-63). [ವೆಂಟೆ, --ಬೆಲ್ಲ) 
ಪೆಂಡ, ಹೆಂಡ (ನಾ). ಈಚಲು, ತೆಂಗು, ಬಗನಿ, ತಾಳೆ ಮೊದಲಾದ 
ಮರಗಳಿಂದ ಇಳಿಸಿ ತೆಗೆದ ರಸ ಮದ, : “ಮದ್ಯಂ-ವೆಂಡು ” 
(ಕಾಕಕ್ಕೆ. ೦೪೦); ಕಂಡವರೆಲ್ಲರು ಉಗುಳಿ ಓಕರಿಪಂತೆ ಪೆಂಡದ ಗಡಿಗೆ 
ಮುಂದಿಟ್ಟು (2ಕ್ಕರಾ- ೮-೭1). ಹೆಂಡ : ಬೆಳದಿಂಗಳಲ್ಲಿ ನಿಂದು ಹೆಂಡವ 
ಕೊಂಬನಂಗೆ ಲಿಂಗದ ಸಂದನೆ:ನ ಬಲ್ಲ (ನೋವೂ. 
ಲಡ್ಡುಗೆಯಂ ಬೆನಕಂಗೆ ಹೆಂಡಮುಂ ಮಾರಿಗೆ ಬೊಮ್ಮಯಂಗೆ ಚರುವಂ 
ಪದೆದೆತ್ತುವೆಂ (ಸೂಸು- 6.69); ಹೇರೂರ ನಾಗಣ್ಣ ಹೆಂಡದಾ 
ಮಾರಯ್ಯನು (ಗ.ರು23- ೯.-೬೩). 
ಹೆಂಡದ ಬುರುಡೆ- ಹೆಂಡವನ್ನು ತುಂಬಿಡುವ ಒಣ ಸೋರೆಕಾಯಿ 
ಯಿಂದ ವಹಡಿರುವ ಉರುಟುಪಾತ್ರೆ : (೪). 
[ದೇ.॥ ತುಳು. ಹೆಂಡ ;. ಗಡಬ. ವಪೆಂಡೂಮ3. /ಪ್ರಾ. ಪೇಂಢಾ) 
ಪೆಂಡತಿ " ಪೆಂಡಿಶಿ' ನೋ. 
ಪೆಂಡತಿವಂತ (ನಾ). ಹೆಂಡತಿಯುಳ್ಳವನು ; ಮುದುವೆಯಾಗಿರಂ 
ವವನು; ಪೆಂಡಶಿವಂತನೀತಂ (ಶರ್ಮಾತು. ಇಂತಿ ಶ್ರಯೋ). 
[ಪೆ:ಡತಿ (ಆ ಪೆಂಡಿತಿ) 4+ - ಎಂತ] 
ಪೆಂಡಯ ' ಪೆಂಡೆಯಂ ' ನೋ. 
ಪೆಂಡವಾಸ (ನಾ). ೧. ಅಂತಃಪುರ; ರುಣಿವುಸ : “ ರಾಣಿವಾಸಕ್ಕೆ 
ಪೆಂಡವುಸವದೆನಿಸುಗುಂ ” (ಕನ್ಮಿಮಂ. ೩6), ಧಾರಿಣಿಮಹಾದೆ:ವಿಯ 
ಯ್ನೂರ್ವರರಸಿಯರ್ಕಳುಂ ಪೆಂಡವಾಸದಗ್ಗಳದ ಸೂಳೆಯರ್ಕಳು: 
ಬೆರಸು. . . ಪೊಕೆನ್ಶಿ (ಪಠ್ಮಾರಾ,. ೮೦-೪) ; ಪೆಂಡವಃಸದೊಳ್‌ ಪೆಂಡಿ 
ರೊಯ್ಯನೊಯ್ಯನೆ ನಡೆದರ್‌ (ಆ೭ಳಿ- ೦೦: ೪೦) ; ಪಲುಂಬಿ ಪಂಬಲಿಸುವ 
ಪೆಂಡವಾಸದ ತುಡಮಂ ಕ೦ಡು (ಕವುಪು. ೩-೦೦೨ ವ): ಪಿ 
ಆಂತಃಪುರದಲ್ಲಿ ವಾಸಮಾಡುವ ಸ್ತ್ರೀಯರು : “ಪೆಂಡವಾಸಮೆಂದು 
ಅಂತಃಪುರಸ್ಕ್ಪೀಯರ್‌ 7 (ಕಶಸಾ. ೬೦-೩೨೦) ; ಅಂತು ಪೆಂಡವಾಸವುುಂ 
ಪುರಪುರಂಧ್ರಿಯರುಂ . - . ಠುಮಾರರುಂ ಬೆರಸು ಧಾರಿಣೀಮಹಾ 
ದೇವಿಯುಂ ತಾನುಂ ಗ;ಧಸಿಂಧುರಾರೂಢರಾಗಿ (ರರ್ಮಾಮ್ಮ- ೦೩-೦6) ; 
ಪಣ್ಮವೀಧಿಯೊರ್‌ ನಡೆಮದು. ಪೆಂಡವಂಸವ:ತನಧ್ವಜಿನೀರಥಯೂಥ 
ಮೆಂಬಿನಂ (ಕರ್ನಪು- ೫-೩€))- ಹಿ. ಸೂಳೆ ; ವೇಶ್ಯೆ : "ಪೆಂಡವಾಸಗೇರಿ' 
ಪರಾ. [ ಎಪೆಣ್‌ 4 ವಾಸ್ಕ] 
ಪೆಂಡವಾಸಗೇರಿ (ನಾ)- ವೇಶ್ಮೆಯರು ವಾಸಿಸಂವ ಬೀದಿ ; 'ಸೂಳೆಗೇರಿ; 
ವೇಶ್ಯಾವಾಟಿ ; ಆ ಪೆ:ಡವಾಸಗೇರಿಯೊಳಗೆ ಸೌಭಾಗ್ಯದ ಭೋಗದ 
ಚಾಗದ ರೂಪುಗಳ್‌ : ವಾಾನಸರೂಪಾವಂತೆ (ಶಂಶಂ- ೪-6೬ ನ) ; ಪೆಂಡ 
ವಾಸಗೇರಿಯೊಳಗನೆ ಬರೆವರೆ (ಕಾಂತಿತ್ರ- 6-೬೩ ನ)- [ಪೆಂಡವಾಸ -- ಕೇರಿ) 
ಪೆಂಡಾರ (ನಾ).. ೧. ಕಾಲಿಗೆ ಧರಿಸುವ ಒಂದು ಬಗೆಯ ಆಭರಣ : 
ಅಂದುಗೆ : ಉರಗೆಜ್ಜೆ ದಂಡೆ ಪೆಂಡಾರ ಬಾಸಿಗವನಾದರದಿ ರುದಾಕ್ಷೆ 
ಯೊಳಲಂಕರಿಸಿ ಭೆಸಿತದಿಂ ಹೊರೆದ ಹೊಸ  ಹೋರಿಯೆತ್ತುಗಳ 
ನೊೊತ್ತಂಬದಿಂ ದೊಡಿದಂ ಗಾಡಿವಡೆದು (ಸಿದ್ಧ. ೬-೦೯). ವಿ. ಶ್ರೇಷ್ಠ 
ನಾದ ವೀರನಿಗೆ ಶೌರ್ಯಸೂಚಕವಾಗಿ ಒಡೆಯನಂ ಕೊಡುವ 
ಬರುದು ಮತ್ತು ಅದನ್ನೂ ಸೂಚಿಸುವ ಆಭರಣ: ಎಡಗಾಲೊಳ್‌ 
ಪೊಸತಪ್ಪ. ಪೊಂಬೆಸದ ಪೆಂಡಾರಂ ಭುಜದ್ವಂದ್ವದೆೊಳ್‌ ಕುಡುಮಿಂಚೆಂ 
ಕೆ.-ನರಿಪ್ಪ ವಜ್ರವಳಯಂ (ಕುಠಃಕ- ೬-೪0). " ಗಂಡವೆಂಡಾರ' ಪರಾ. 
೩, (ಆಲಂ) ಶ್ರೇಷ್ಠನಾದವನು; ಹಿರಿಮೆಯಂಳ್ಳವನು : ಗಂಭೀ 
ರಾಭೀರಪ್ರಚಂಡಪೆಂಡಾರ ವೀರಲಕ್ಷ್ಮೀದೇವ ಪ್ರಶಿಜ್ಞಾಪರಶು 


೬೬೨೨೬೮) ; 


೫೭೮೭ 


20 


ಪೆಂಡಿ, 


ಪೆಂಡಿಲ್ವಿಂತೆ 


ರಾಮ ಇತ್ಯಾದಿ ನಾವಕಾವಳೀವಿರಾಜಮಾದ ಶ್ರೀಮತು ಪ್ರೌಢಪ್ರತಾಪ 
ಚಕ್ರವರ್ತಿ (ಕ. ೪, ೪-೦೨; 1839) ; ಗಂಭೀರಾಭೀರೆಪ್ರೆಚಂಡಪೆಂಡಾರ 
ನಿಖಿಲಕುಲಣಂತಾರವಂಸಾವಳಿದಹನ (ಕ್ಕಿ, ೦೯೯, ೬೪-೦೪ ; 1270)” 
[ದೇ.॥ ತೆಲು. ಪೆಂಡಾರ, ಪೆಂಡರ, ಪೆಂಡೆರ, ಪೆಂಡೇರ] 

ಪೆಂಡಾರಿ " ಪಿಂಡಾರಿ' ನೋ. 

ಪೆಂಡಾರೆ (ನಾ). (ಕಣ್ಣಿನ ಬೇನೆಗೆ ಮದ್ದಿ ನಂತೆ ಉಪಖೋಗಿಸಂವ) 
ಒಂದು ಬಗೆಯ ಔಷಧೀಸಸ್ಕ : (೪)- (ಆ ಸಂ. ಪುಂಡರ್ಯ] 

ಪೆಂಡಾರೆಗಡ್ಡೆ (ನಾ). ಪೆಂದಾರೆಗಿಡದ ಗಡ್ಡೆ ; ಬಿಳಿನೈದಿಕೆಗಡ್ಡೆ : 
“ ಪ್ರಪೌಂಡರೀಕಂ, ಪೌಂಡರ್ಯಂ._೨ ಪುಂಡರೀಕಮೆಂಬುವ ಗ್ರಂಧ 
ದ್ರವ್ಯದ ಹೆಸರುಗಳು... ಪೆಂಡಾರೆಗಡ್ಡೆ, ಪಾಂಡವರ ಮದ್ದು, ಇದು 
ಬಳೀನೈದಿಲೆಗಡ್ಡೆ” (ಸಿರ್ಕಾಂಶಿ:. ೨೪೧), [ಪೆಂಡಾರೆ +- ಗಡ್ಡೆ] 

ಪೆಂಡಾವಾಸ (ನಾ). ಇ ಪೆಂಡವಾಸ ೨: “ ಪೆಂಡಾವಾಸಮುಮೆನಲ್ಕೈ 
ಯಂತಃಪುನದೊಳ್‌ ಗುಂಡುಗೊಂಡಿರ್ಪ ಸಶಿಯರ್‌ " (ಕಂಕಂ- 0%೬)- 

[£ ಇಲ್ಲಿ ವೆಂಡವಾಸ? ಎಂಬ ಶಬ್ದವನ್ನು ಛಂದಸ್ಸಿಗಾಗಿ "ಪೆಂಡಾವಾಸ: 

ಎಂದು ಮಾಡಿಕೊಂಡಿದೆ] 

ಪೆಂಡಾಳ (ನಾ. ದರೋಡೆ ಮಾಡುವವನಂ ; ಕಳ್ಳ ; ಜಾರಚೋರಶಿಖಾ 
ಮಣಿಯಾದ ಕೃಷ್ಣನುಂ ವೆಂಡಾಳರುತೆ ಕುದುರೆಯನ್ನೇರಿ (ರಾಂ. 
೨6-೨6 ನ). (ಪೆಂಡಾರಿ? ಪರಾ. [ಆ ಪಿಂಡಾರಿ] 

ಪೆಂಟ್ಕೆ' ನೋ. 

ಪೆಂಡ್ಮಿ * ಪೆಂಟ್ಮಿ' ನೋ. 

ಹೆಂಡ್ಮಿ (ನಾ). ಕುಲ; ಮನೆತನ ; « ಅರಸಂಪೆಂಡಿ', « ರಾಜಪೆಂಡಿ ? 
ಪರಾ. "ಪೀಡಿ' ಹೋ. [ಆ ಹಿಂ. ಪೀಢೀ] 

ಪೆಂಡಿಕ್ಕಿಜು (ನಾ). ಒಂದು ಸ್ಥಳದ ಹೆಸರು (?) : ಆಂಗಾರಸಿಗ ಪೆಣ್ಣಿ 
ಕ್ಕಿಜುವುಂ ಕಾಳಾ ಉದುಗುಲ್‌ಯನುಟ್ತಕೊಳ್ಳ (ಎಕ. ೪111, ಸೊರ 
೨೨-೩ ; ಸು. 800), 17) 

ಪೆಂಡಿತಿ, ಪೆಂಡತಿ, ಹೆಂಡತಿ, ಹೆಂಡತ್ತಿ. ಹೆಂಡಿತಿ (ನಾ). ೧. ವಂಡದಿ; 
ಪತ್ನಿ: ಆತನ ಪೆಂಡಿತಿ ಪೃಥುಶ್ರೀಯೆ೧ಬಳ್‌ (ಕಾಂತಿತು. ೪-೬೬ ಠ); 
ಪೆ೨ಡಿತಿಯ ಮಂಗಳಸೂತ್ರವದು ವೊದಲು ಇಂದು ನಾಳೆನ್ನದೆ ದಿನಂಪ್ರತಿ 
ಯಿಂದೆ ಧೆನವಂ ಸಲಿಸಲು (ಒಸಫು. ೨೬-೪); ಕನಕಂ ನೀರಕ್ಕರೆಂ ಪೆಂಡಿತಿ 
ಕನಸು (ರತ್ನಾಕೆ. ೩೦). ಪೆಂಡತಿ: ೧. ಕಾಷ,್ಮಕೂಟಂ ತನ್ನ ಪೆಂಡತಿ ಜಯ 
ಘಂಟೆಯೆಂಬೊಳನಿಂತೆಂದು ಕಲ್ಪಿಸಿದಂ (ವರ್ಮಾರ. ೩೭-೫) ; ಕಿಚ್ಚಿಲ್ಲದಡು 
ಗೆಯುಂ ನಚ್ಚಿಲ್ಲದ ವೆಂಡತಿಯುಂ . . . ಒಪ್ಪಲಾರ್ಕುಮೆ (ರರರ್ತಿಕ್ಕು. 
೦-೬೩). ೨. ಹೆಣ್ಣು ; ಸ್ತ್ರೀ: ಆರಾಶಿಗಳ್ಗೆಳ್ಳಿ ೦ ತನ್ನ ಕುಲಮಂಂ 
ಚಲಮುಂ ದೊರೆಯುಂ ಕಿಡೆ ಬಾಟ್ವಂ ಗಂಡರೂಪಿನೊ೪್‌ ಗಂಡನಲ್ಲು 
ಪೆಂಡತಿಯೆ ವಲಂ (ಅಕ್ಕ. ೦೨-೪). ಹೆಂಡತಿ: ೧. ರಾಮಧೇವನು 
ಹೆಣ್ಮ್ಣ್‌ಆನಿಲ್‌ದು ರಾಜಮಲ್ಲನ ಹೆಣ್ನತಿ ಭಣ್ಣರವನು ಬಲ್ವಳಾತಿನ್ಹೊಬ್ಬಸಿ 
ದಲ್ಲಿಗೆ ಮೆಚ್ಚುಗೊಟ್ಟಿ ಭೂಮಿ (ಎಳೆ. ೪11, 8೫೦. ೬೨-೦೨; 8677 ಕೃಕಾ); 
ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ... ಇದ್ದರೇನೊ ಶಿವಶಿವಾ ಹೋದ 
ರೇನೊ (2ಸನ. 009) ; ಹೆಂಡತಿ ಪ್ರಾಣ ಹಿಂಡುತಿ ದೊಡ್ಡ ಕೊಂಡಕೊ:ತಿ 
ಯಂತೆ ಕುಣಿಕಂಣಿಸುತ್ತ (ಶ್ರರಂದ. 9-08 ಶಂ); ನನ್ನ ಹೆ:ಡತಿ ಪ್ರಶ್ನೆ ಕೇಳು 
ವುದರಲ್ಲಿ ನಿಸ್ಸೀಮಳು (ಕುಹಾತಾ,. 00). ಹೆಂಡತ್ತಿ : ೧. ಆತನ ಹೆಂಡತ್ಲಿ 
ಸೋಮವೆ (ಎಕ. ೪, ಕನ್ನಗಿ. ೩೨.೨೩೬; ಸು.೬0601). ಹೆಂಡಿತಿ: ೧. 
“ದಾರಾ. ಕ್ಷೇತ್ರಂ . . . ಗೃಹಿಣೀ, ಗೃಹಾಃ.- ಈ ೧೩ ಹೆಂಡಿತಿ” (ರಡು. 
60-೩೪0) ; ಮಾಟಕುಟಿಲಗಳಿಂದ ನನ್ನೆನ್ನು ನೀನು ಹೆಂಡಿತಿಯನ್ನಾಗಿ 
ಮಾಡಿಕೆ ಂಡೆ (ಆರ್ಡಕೆ. ೭೪). [ಆ ಪೆಣ್‌ 2. ಎಣತ್ತ್ಕಿ (ಐ ಎ ಇತ್ತಿ)] 

ಪೆಂಡಿಲ್ಜಿಂತೆ (ನಾ). ಒಂದು ಸ್ಥಳದ ಹೆಸರು : ಮುಡಣದೆಸೆ ಪೆಣ್ಣೆಲ್ವಿನ್ನೆ 


ಹೆಂಡ್ಮೆ ೫೭೮೮ ಪೆಂಪುಂಗಾಲ 


ವುಲ್ಲೇಡು ಉದಿಚೆ:ಡು ಚಿ:ರಳಚಿನ್ರೆ (ಎಳ. ೫1, 80. ೩೮-೩೩; 078). 
[21 


ಪೆಂಡೆ, 'ಪೆಂಡೆಯ' ನೋ. 
ಪೆಂಡ್ಕೆ (ನಾ). ಹೆಣ್ಣು : ಸಮಶೀಲರೊಳು ಪೆಂಡೆ ದೊರಕಲು ನಾಡೆ 
ಸಮನಿಲ್ಲದ ಸುಖವಹುದು ಸಮಾನಿಲ್ಲದರೊಳು ನಂಟು ದುಃಖಗಳ ನಮಗಿರಿ 
ಸುವುದು ಚಿತ್ತ ದೊಳು (ತರ್ಕಾಳಿ, ೦೪-೩೦). [ ಇ ಪೆಣ್‌) 
ಪೆಂಡ್ಮೆ `ಪೆಂಟ್ಕ' ನೋ. 
ಪೆಂಡೆಯ. ಪೆಂಡಯ, ಪೆಂಡೆ,. ವೆಂಟೆಯ (ನಾ). ೧. ಕಾಲಿಗೆ 
ತೊಡುವ ಒಂದಂ ಬಗೆಯಂ ಆಭರಣ ; ಗೆಜ್ಜೆಗಳಿಂದ ಕೂಡಿರುವ 
ಕಾಲುಬಳೆ, “ಅಂದುಗೆ ;: “ಪೆಂಡೆಯು ಪಾಯವಟ್ಟಂ” (ಮುಂಗರಾ- 
೦೦೦-೩೦) : ಬಾಲೆ ಮಾಣಿಕವನುಡು ಸಾದ ಕಿವಿಯಲಿ ಕೂಡು ಕಾಲ ಪೆಂಡೆ 
ಯವ ಮುಡಿ (ಜಳಕಾ, 9-೪೫9) ; ಪೆಂಡೆಯಮರಳೆಲೆಯೆಟಲ್ವ ಕಿಲುಪುಲಿ 
ಯಾಗುರ್ಗಳ್‌ . . . ಆತ್ಮಜಂಗೆ ರಂಜಿಸುತಿರ್ಕುಂ (ದಕಳು. ೨-೬೩). 
೨. ಪೆಂಡಾರ ೨: ಮುತ್ತಿನ ಪೆಂಡೆಯಂ ಮುರಹರಂ ಕನಕೂದ್ರಿಯೊಳಂದು 
ಶೇಷನಂ ಸುತ್ತಿದ ಭಂಗಿಯಿಂದಮೆಸಿದಿರ್ಪುದು (ಎಳ. ಇ. ರೇಲೂರು. ೦೦೨-೭೩; 
ಸು. 11201); ಕಾಲ ಕಡೆಹದ ವೆಂಡೆಯಂಗಳ. . . ಸರಪಳಿ ಜಾಳ 
ದಾಭರಣಂಗಳ ಧರಿಸಿ (೧4ನ್ಳ. ೬೦-೨೭): ಪೆಂಡೆಯದ ವಾಮಾಂಭಧ್ರ ಮೆಟ್‌ 
ದಿರೆ (ಟಾ. 90-4೩). ೩. ಒಂದು ಬಗೆಯ ಆಯಂಧ ಮತ್ತು 
ಅದನ್ನು ಹಿಡಿದು ಮಾಡುವ ಸಾಧನೆ (7? ) : ಜಟ್ಟಿಸಾಧಕ ಬಿಲ್ಲು 
ವಿದೆ ಕತ್ತಿ ಕಠಾರಿ ವೆಂಡೆಯ ನೆಟ್ಟಿ ತಿರುಗುಚಕ್ರ ಗಂಡುಕೊಡಲಿ ಮೊದಲಾದ 
ಸಾಧಕಗಳನು ಕಲಿತು (6ತಕಾ- 6). " ಪಟ್ಟೆಯ್ದ > ಹೋ. ಪೆಂಡಯ : 
೧. ಮುತ್ತಿನ ದಂಡೆ ಮುತ್ತಿನ ಲಸತ್ತಿಲಕಂ ಸುರಿಮುಶ್ತಿನೋಲೆಯೊಳ್‌ 
ಮಂತ್ತಿನ ಪೆಂಡ[ಕಾಕಾಂ- ಡೆ]ಯಂ . . . ಪಿಲ್ಲಿಯೆಂಬ ಸದಲಂಕರಣಂ 
ಗಳನೆಯ್ದೆ ತೊಟ್ಟು (ಶಾರಘ. ೬-00೭). ಪೆಂಡ್ಕೆ : ೧. ಮಿರುಪ ಮುತ್ತಿನ 
ಪೆಂಡೆ ಚರಣದಿ . . - ಧರಿಸಿ (8ನಳಾ. ೦-9೪) - . ೨. ಬಿರಿದೀನ ಕಾಲ 
ವೆಂಡೆಯು (೫00%. 5೩೬೪). ವೆಂಟೆಯ್ತ ; ೧. ನೇವಳದ ವೆಂಟೆಯವ 
(ಕೇಠ೫. ೬೩-೨೨): ಹರಳೋಲೆ ಕಟ್ಟಾಣಿ ಮುತ್ತಿನ ವೆ:ಟೆಯ ಮಿಲುಗುವ 
ಚಿನ್ನಸರಗಳು ತುಣುಗಿದ ದಿವೃಕಾಂತಿಯ ಮೂರಕುತಿಯಿಂದ ಸರಸಿಜಗುಧಿ 
ಯೊಪ್ಪಿ ದಳು (ಕಂಠಂ. ೪-೬೩)- 
(ದೇ- ॥ ತವತ. ವೆಣ್ಣೈಯ, ವೆಣ್ಣಯ ; ತೆಲು. ಪೆಂಡಿಯ, ಪೆಂಡೆ] 
ಪೆಂಪಾನ್‌ (ಕ್ರಿ). ಚೆಲುವನ್ನು ಹೊಂದು ; ಶೋಭಿಸು : ವಕ್ವದ 
ಪೆಂಪುಂತ ಕೋಟದಂಡೆಗಳು ನುಂಪಿನ ಬೆಳ್ತಾಂತ ಮೈಸಿರಿ ರೌದ್ರದ 
ಜೊಂಪಿನ ಸಿಂಗವೆಸೆಮುದು (ಕರತ. 6-೬): (ಪೆಂಪು4ಆನ್‌,] 
ಪೆಂಪಿಡಿ (ಕ್ರಿ): ಹಿರಿಮೆಯ. 0೦75 ಕೂಡಿರು; ಘನತೆಯನ್ನು ಹೊಂದಿರು : 
ವೆಂಪಿಡಿದೊಪ್ಪಿಪ್ಪನ ನಸೂರ್ಜಿತೋಜ್ವಳಯಶಶ್ರೀಕ -ನ್ರೈನಾಗಿಯ್ದು (ಎಳ- ೪2, 
ಕಳ್ಳ. ೯0-96 ; 1369); ನೆಲ್‌ಯೆ ನವಿರ್‌ ವೆಂಪಿಡಿದೆಡೆದೆಅಪಿಲ್ಲದೆ 
ನೆರದ ಪ ದಿಂ ಸೊರ್ಕುತು೮ (ಕಳಂ. ೬-೨೨೪). [ಪೆಎಪು--ಇಡ್ಮಿ) 
ಪೆಂಪು, ಪೆಣ್ಪು, ಹೆಂಪು (ನಾ). ೧. ಹಿರಿಮೆ; ಘನತೆ: ಶ್ರೇಷ್ಠತೆ : 
“ಪೆಂಪೆಂದೆನಲ್ಲೌರವಂ” (ಕರ್ಕಾಂ. ೬೨) ; ಸುನ್ಹರವೆಮ್ಮುದುಗ್ರತಪ (ಎಳ. 
1, ೬೯-0; ಸು. 760) : ಮಿಗೆ ಮನದ ವೆಂಪುಮಂ ಕೈಮಿಗೆ ವಿಭವದ 
ಪೆೊಪುವುಂ ವಿಶೇಷಿಸಿ ಪೇಟಲ್‌ ಬಗೆಪುದುದಾತ್ತಾಲಂಕಾರಗುಣೋದಯಂ 
(ಕರರ: ೩-ಲಓ೩) ; ಕುಡವೇಟ್ವಿನ ಕುಡುವನ ಕುಡೆ ಪಡೆವನ ಪೆಂಪೇಂ 
ನೆಗಟಕ್ತಿವಡೆಗುಮೊ (ಕಾಂತಳಾ. ೬-೪೪). ೨. ಕೀರ್ತಿ ; ಯಶಸ: ಖ್ಯಾತಿ : 
ಪಡೆದಂ ಬ್ರಹ್ಮಂ ಜಗಮಂ ಪಡೆಯಲ್‌ ತಾನಾರ್ತನಿಲ್ಲ ವೆಂಪಂ 
ನಿಮ್ಮಂ ಪಡೆದಲ್ಲಿ ಪಡೆವನೆನಿಸಿದ ಕಡುವೆಂಪನ . ಪೊಜ್‌ಗೆ 
ನೀವು ಮೊದಲಿಗರಾದಿರ್‌ (ಕೂಕಳಾ. ೩-೦೨); ಪೆಂಪಿನುಚ್ಚಂಗಿಯ 


80 


ಕೊೋಟೆಯಂ . . ..ಕೊಣ್ಣ ನೆಗಟಕ್ತಿ (ಎಕ, 11. ೩-೪೨; 974); ತನಗೆ 
ವಲ್ಲಭೆ ಲಕ್ಷ್ಮಿಯೆನಿಪ್ಪ ಪೆಂಪು (ದಕಳು. 0-ಉ)- ಹಿ. ಆಧಿಕ್ಯ; ಹೆಚ್ಚಳ; 
ಅತಿಶಯ : “ ಉಬ್ಬರಂ . . . ಪೆಂಪು. . . ವೆರ್ಚುಗೆ-ಈ ೧೯ 
ಅತಿಶಯಂ “ (ಕಕಸಾ. ೩೭-೨೩೪); ಕಂಪಿನ ಪೆಂಪು ಪೊಂಪುಬ*ಯೆನಲ್‌ 
(೫998. 3-೩4); ಆ ಕುಮಾರರ್ಗೆ ಪೆಂಪಿಂದ ಮದುವೆಯಂ ಮಾಡಿದಂ 
(ಕಾರಳಂ. 3-೩0); ಧನದ ವಪೆಂಪನು ಹೊಗಳಲೇಂ (ಾಳ್ಮರಾ. ೦೭-೭).- 
೪. ಶೋಭೆ; ಸೊಗಸು; ಚೆಲುವು: ಮೃಡಗಣಾವಳಸಹಿತ ಪೆಂಪಂ ಪಡೆದು 
(ನಿಸಪು. ೩೨-೩೯), ಪೆಂಪೊಗುವ ತಾವರೆಗೊಳಂಗಳ . . . ಸೊಂಪು ಸೆಳೆದುದು 
'ಮನವನು (೪ವ್ಮಾಕ. ೪-೩೭): ವೆಂಪಿಂದೆ ಪುರವನಿತೆ ಗಹಗಹಿಸಿ ನಗುವಂತೆಸೆವ 
ಸೌಧಂಗಳ ಮರೀಚಿ ನೋಡೆಂದನು (ಕೈಲಿ. ೬ ೦8); ತಂಗದಿರ ಬೆಂಗ 
ದಿರನುದಯಾಸ್ಮಂಗಳ ಪೆಂಪು (ಶತ್ರಾಂಗ. ೨೪-6೭). ೫. ಎತ್ತರ; 
ಔನ್ನತ್ನ: ತೊಂಭತ್ತೊಂಬೈಸಾಸಿರ ಯೋ ಜನಮಂ ನೆಗೆದೀ ಸುರಗಿರಿ 
ಪೆಂಪನೇಂ ಪುಮಂಗೊಳಿಸಿದುದೋ (ಆರಿಪು. ೬-೬೪): ತುತ್ತತುದಿ ರುತು 
ವಿಮಾನಮನೊತ್ತಿರ್ದುದು ನಗದ ವೆಂಪನದನೇವೊಗಟಿಂ (68ಫು. ೦೦-೪); 
ಗೋಪಾಮುಖವಲಸನದಿಂ ತಾನೆ ಮೇಲಾದ ಪೆಂಪಿಂ ಮುಗಿಲಂ 
ಮುಟ್ಟಿರ್ದುದೆಂಬಂತಿರೆ ಕರಮೆಸೆಗುಂ ವಶ್ರುತೋತ್ತೂಂಗವಪ್ರುಂ (ಸುಳುವು. 
90-83). ೬. ಏಳಿಗೆ; ಅಭಿವೃದ್ಧಿ ; *` ಪೆಂಪೇಜೌ್‌ಸು ' ಪರಾ. 
೭. ಹೆಮ್ಮೆ; ಜಂಭ; ಅವರ ಪೆಂಪುಗಳನುರ್ಕೆವದೆ ತನ್ನ ಓರ್ಪಗಲ 
ಪುಟುಗಳ್ಗಿ ಬಯಲ ಗೈದವನ್‌ (€ರೃಶ್ರ. 80-006೬)- ಪೆಣ್ಬು: ೧. 
ಅಮರಶೈಳದ ವೆಣ್ಬಂ ತಳಿದಯ್ವದಿಂಬರೇಂ ಕೇವಳೆಮೇ (ಇಇ. ಸ3--11, 
೦೪೪-೦೨; 1098) ; ವೆಣ್ಣಿನ ಕಣಿಯೆಂದು . . . ಪೊಗಳುಶಿರ್ಪುದು (ಸ್‌: 
7-8, 3೬೬-೨೨; 2188). ಹೆಂಪು : ೧. ವೇದದಲಿ ಹಿರಿದು ಹೆಸರಾದ 
ಹೆಂಪುಳ್ಳೆ ಶಿವನಾದಿನಾಮವು ನೋಡು ಪಂಚಾಕ್ಷರಿ (ಶಿನಗೀ. ೧೪-೫೦); 
ಹೆಂಪಿನ ಹೆಚ್ಚಿನ ನಿಧಿಖೆ ೊಪ್ಪಿರ್ದಂ (ತಿರುವಾ- ಹ. ೦೧೬-೬): ದೇವ ನಾವ 
ಭಯವನು ಬೇಡಲು ನೀವೊಲಿದು ಕೊಡದಿಹುದು ಹೆ೨ವೇ (ಬಸಫ್ರ. ೪೬-೪೭)- 
೩. ವಿ:ರಭಕ್ತಿಯ ಹೆಂಪು ಧಿ:ರೋದ್ಧಾರತೆಯ ಸೊಂಪು (ಏಿತಶ್ರು- ೩೬೨೨೪); 
ಆ ದೇವವಂನಿ ಪೊಗಳುತ್ತಲಿರ್ದನು ಹೊಅವ ಹರುಷದ ಹೆಂಪಿನುಬ್ಬಿನಲಿ 
(ಕೊರಂಾ- ೬-೩೦-೦೦). ೪. ಎನ್ನೆ ಭಕ್ತಿ ಎಲವದ ಕಾಯ ಫಲದಂತೆ 
ನೋಡಯ್ಯ ಹೊಗೆ ಹೆಂಪು ಒಳಗೆ ಬೂರವಯ್ಯ (ಐಸಹೆ. ೨೪೬); 
ಕುಸುಮದ ಕಳಿಕೆಗಳ ಹೆಂ[ಕಾ೫ಂ. ಹಿ೦)ಪಿನಲಿ , . . ತಂಬೆಲರ ತಂಪಿನಲಿ 
ಸಲಿಸಿತಾ ಸಹಕಾರ ಸೊಗಸಿನ ಸುಲಭತೆಯನರಸಂಗೆ (ಕೊರರಾ. ೩-6 ೬೨): 
ಮನಸ್ಸನ್ನೂ ಮರುಳುಗೊಳಿಸುವ ಬೆಳದಿಂಗಳ ಹೆಂಪೂ , . . ಅನುರಾಗದ 
ಮೊಳಕೆಯನ್ನು ನಾಟಿದುವು (೧ಕೋ. 08). ೫. ಪರಮಾಣು ಮೋರೆವಿನ 
ಹೆಂಪಿಗೆ ಮುಳಿವಂತೆ (066. &. ೪೮೪-೨೦); ಸುರಗಿರಿಯ ಸೌಭೂಗ್ಯವನು 
ಹರೆಗಿರಿಯ ಹೆಂಪನು ಮಂದರೆಗಿರಿಯ ಸೊಂಪನು (೩೮ಾಗ. 6-೨-00). 
ಓ. ಕಿಜುವಳ್ಳಿಯಾಗಿಯು ಕಣ್ಣೆ: ಮೆಜ್‌ದು ಹೆಂಪಿನೊಳಿರ್ಪುದು (ಸಿರ 03 - 
0-೩0) ; ತಳಿದನಿಳೆಯೊಳು ಭಕ್ತಿಬೀಜಮನಳಿದನಾ ಕಬ್ಬಿಲರ ಹೆಂಪಂ (೧ಸತ್ಯ. 
೩೪-೩೪). ೮. ಸಂತೋಷ; ಹಿಗ್ಗು : ಕಂಪುಳ್ಳ ಸಂಪಗೆಯ ಪೂಗಳಂ 
ಶಿಜ್‌ತ:ದು ' ಹೆಪಿನಿಂ ಶಶಿಧರನ ಸಿರಿಮುಂಡಿಗೆ ಬೇಕೆ:ದು . .. ಕೊಡಲು 
(೦೩ರ. ೦.೨6): ಶಿವಕವಿಗಳ ಮನದಿಂಪು ಭುವನಜನರೆ ಹೆಂವು ಲಿಂಗನ ಕೃತಿ 
(ಕಂತ. 1: ೨೦೪ ಶೋಳರಾಜಾಂಗತ್ಯ): ೯. ವಿಲಾಸಿ ಬೆಡಗು; ಕಳದ 
ಹೂವಿನಲ್ಲಿ ಕಂಪನುಳಿದ ಸೂಳೆಯಲ್ಲಿ ಹೆಂಪ ಕೊಳಚಿಯ ನೀರಿನಲ್ಲಿ 
ಗಂಂಪನಅಸುವಿರಿ (6ನ. ೩೬೪) ; ವಂತ್ತವಳಿವಕ್ರತೆಯನೀವ ವಹಣಿ 
ತಶರಂಗಿಸುವ ತಿರುಪು ಸುಳಿಗೊಳ ತ ಹೆಂಪು (ಗಿಂಳೆ. ೨-೦೦೫ ನ). 
[ ಆ ಏರಿದ್ದು * ಪ್ಯು. / ತೆಲುು, ಪೆಂಪು, ವೆನುವು] 


ಪೆಂಪ್ರಂಗಾಜ * ಪೆಂಪುಗಾಅ ನೋ. 


ಪೆಂಪುಗಾಅ 
ಪೆಂಪ್ರಗಾಅ, ಪೆಂಪುಂಗಾಅ (ನಾ). ಹಿ೦ಿಮೆಯುಳ್ಳವನು ; ಘನತೆ 


ಯುಳ್ಳವನು ; ಪೆಂಸುಗಾಶು, ಪೆಂಪುಂಗಾಅಂ , , - ಬೇಹುಗೂಆಂ 
(ಕಾಳಾಕೂ. ೦೪೨ ಶ್ರಯೋ).- ಪೆಂಪುಂಗಾಅ : ಮೇಲಿನ ಪ್ರಯೋಗ 
ವನ್ನು ನೋಡಿ. [ ಪೆಂಪು... ಅ) 


ಪೆಂಪುಗಿಡು «ಪೆಂಪುಗೆಡು' ನೋ. 


೫೭೦೯ 


ಪೆಕ್ಕಣ 


ಪೆಂಪುವೆತ್ತು ನಿಟ್ಟಾಯುುಗಳಾಗಿ ನಿನ್ನೊಳಮರ್ದಿರ್ದುವು (ಕುಶ. 00-0೬); 
ತನ್ನೈಪವರನ ಯಶು ಪೆಂಪುವೆತ್ತೊಬ್ಬಿ ತೋರ್ಕುಂ (ಉರ್ಕಟಿ- ೦-೦೦೦) - 
೪. ಅಂದವನ್ನು ಪಡೆ; ಶೋಭೆಯನ್ನು ಹೊಂದು : ಪೆಂಪುವೆತ್ತಗಟ್‌ 
ಬಿಸರುಹಮುಳೃರಲ್ಲೂ ಸಿರಿ ಕಣ್ಣೆಆ್‌ವಂತಿರೆ (ಶುರಾಮಾ- ೩-೩3), ವೆಂಪು 
`ವೆತ್ತೆಸಕದಿನಿರ್ದ ಸಂಪಗೆಯ ಪೂವನೆೊಳಾದ ಬೆಡುಗು ನಾಡೆ ರಂಜಿಸೆ 


ಪೆಂಪುಗೆಡು, ಪೆಂಪುಗಿಡು (ಕ್ರಿ). ೧. ಹಿರಿಮೆಯು ಹಾಳಾಗು.-ನಾಶ (ಆರ್ಕಾಧ್ಕೂ. ೦೩-೦೩). [ ಪೆಂಪು 4 ಪೆಲ್ಕು ) 
ವಾಗು; ದಿವಾಕರನಂ ಪೋಲ್ತವರೆ ಪೆಂಪುಗೆಟ್ಟಿಣ್ಣಲೆಗಳ್‌ (೫%. ೫೫, ಪೆಂಪ್ರವೇಮ್‌ (ಕ್ರಿ). ಹಿರಿಮೆಯನ್ನು ಹೇಳಂ,-ಸಾರು : ಎರೆದನ ಪೆಂಪು 
೪೯-೪೪; 10761): ಬಡತನದೆ ಂದವಿ)ದನ್ನಂಬಡೆಯದೆ ಮುಗಿ ಕಗನ್ನೋವಿಂ ವೇಚಕ್ಕ್ವೊಡನಲು. ಪೊಣರ್ವಾತನ ಮೆಂಪುವೇಬೊಡೂ ಸುರಪತಿ 
ಪೆಂಪುಗೆಟ್ಟು ನಮೆಯುಶ್ತಿರ್ದರ್‌ (ರರ್ಮಾಕ್ಕು- 9-0೩0)- ಪೆಂಪುಗಿಡು : (ರೆಂಶರಾ. ೫-೭೬). [ ಪೆಂಪು * ಪೇಟ್‌ ] 
೨. ಘನತೆಯನ್ನು ಕಳೆದುಕೊಳ್ಳು : ಕಿರಿ:ಟಮಿದು ಮೆಂಪುನಿಡೆ[!9 ಪೆಂಪೇಜ್‌ಸು (ಕ್ರಿ). ೧. ಏಳಿಗೆಯನ್ನುಂಟಂಮಾಡು ; ಅಭಿವೃದ್ಧಿ 


ಪೆಳಿಂಗೆಅಗುವುದೇ (664. 0-000) - [ಪೆಂಪು--ಕೆಡ್ಕು) 
ಪೆಂಪುಗೊಳ್‌, ಪೆಂಪುಗೊಳು (ಕ್ರಿ). ೧. ಅಧಿಕಗೆೊಳ್ಳು; ಹೆಚ್ಚಾಗು: 
ಕಡಂಗಿ ಬಾಯ್ದೆಆ*ಯನೊಲ್ಲು ಕರ್ದುಂಕಿ ಕರ್ದುಂಕಿ ಪೀರ್ದು ಪೀರ್ದೊಡ 
ನಡಸರ್ಪ ಬಾಯಜಕೆಯಂ ತವಿಪೆಂ ಸವಿವೆಂಪುಗೆೊಂಬಿನೆಂ (842. ೩-೨೦೨). 
ಪೆಂಪುಗೊಳು; ೨. ಘನತೆಯನ್ನು ಪಡೆ; ಹಿರಿಮೆಯನ್ನು ಹೊಂದು: 
ಬಿಡುವಂ ಈ ಬಾಳ್‌ ಅದೇಕೆಂಬ ಚರ್ಚೆಯ ; ನಾವು ದುಡಿವಂ ಅದು 
ಪೆಂಪುಗೊಳೆ (ಕಂಕುಳ- 600) [ ಪೆಂಪು ಕೊಳ್‌, ) 
ಪೆಂಪುಗೊಳು “"ವೆಂಪುಗೊಳ್‌' ನೋ- 
ಪೆಂಪುವಡೆ (ಕ್ರಿ). ೧. ಹಿರಿಮೆಯನ್ನ ಹೊಂದು; ಘನತೆಯನ್ನು ಪಡೆ: 
ಚಿತ್ರರಥನಂಬನೊರ್ವಂ ಪುತ್ರಂ . . . ಪೆಂಪುವಡೆದು ಜಗತ್ತ್ರಯವಿಖ್ಯ್ಮಾತ 
ಕೀರ್ತಿ ವಂನಿಗುದಯಿಸಿದಂ (ಳಾರಂಶಫೂ- ೭೦೪) : ಜಿಸದತ್ತಂ ಗುಣವಾರ್ಥ್ಧಿ 
ತಪ್ಪಲಜ್‌ಯಂ ಜೀವಾದಿಗಳ್ಲಿಂಬ ಭಾವನೆಯಿಂದುನಿನಿತೊಂದು ವೆಂಪು 
ವಡೆದೆಂ (ರರ್ತಾಕ್ಕು. ೨-೩೩೫: ಭೂತಳದಲ್ಲಿ ಪೆಂಪುವಡೆದಂ ಭವ್ಕ್ಯಾದಿ 
ಭಾಳೇಕ್ಷಣಂ (ರಫಿ. ೦೨-0೩). ೨- ಖ್ಯಾತಿಯನ್ನು ಪಡೆ; ಯಶಸ್ಸಿ 
ನಿಂದ ಕೂಡಿರು : ಪೆಂಪುವಡೆದ ಗೋ ಸ ಇವಿಭೂಗಂಗನೂಕೂಳಮಂಂತ್ರಿ 
ನರಸಿಂಗನಾಯಕಂ. ಶಿಪ್ಟತಂಪ್ಪಿದಂಯಕನೆಸೆದಂ (ಕ26- ೬೩-೦೨-೩೬; 1170): 
ಈ ರೀಶಿಯ ವೆಂಪುವಡೆವ .. - ತಾತಾಚಾರಿಯ ರಡಿಗೆಅಗಂವೆನು' (ರೋಹತ. 
0-೪) ; ಪರಮಪುಣ್ಮನಾವಾನೆನಿಸುವ ಸಿದ್ಧವೀರೇಶನೆಸೆದನಂದವನಿಯೊಳು 
ಪೆಂಪುವಡೆದು (ಕಂಠ್ರ- 0-೨೦). ಹಿ. ವೈಭವದಿಂದ ಕೂಡಿರು : 
ಜಗಕ್ಕ ತಿಚೋದ್ಯಾವಹವಣಾಗಿ ಪೆಂಪುವಡೆದತ್ತಂತಾತ್ಮಜನ್ಮೋತ್ಸವಂ 
(ಅಂಪು- ೩-೩೪); ಭನಹರಗೆ ಕರಸರಸಿಜವನಾ ಪರವೆ ಮುಗಿದು ನಿಲಲಂದು 
ಮೇಳಂ ಪೆಂಪುವಡೆದಿರ್ದುದು (ಸಿರಿ 6-೩). ೪. ಚೆಲುವಾಗಿರು ; 
ಶೋಭಿಸಂ: ಸೂಳೆಗೇರಿಯಂಗಡಿಯ ವಗುಂತಿ ಪೆಂಪುವಡೆದಾ ಫೊಟಲೋೊಳ್‌ 
ನೆಜ್‌ದೊಪ್ಪಿ ತೋಜುಗುಂ (ಕಡಿತಿಫು. ೪.0೬) - [ಪೆಂಪು 4 ಪಡೆ,] 
ಪೆಂಪುವೆಣು (ಕ್ರಿ). ೧. ಹಿರಿಮೆಯನ್ನು ಹೊಂದು ; ಶ್ರೇಷ್ಠತೆಯನ್ನು 
ಪಡೆ: ಇದು ಮಳಯಾಚಳಂ ಮಳಯಜಂ ಮಂಳಯಾನಿಳನೆಂದು 
ಮೆಪುವೆತ್ತುದು (ಶುಶಧಾ. ೪-೨0): ವೆಂಪುವೆತ್ತ ವಂಹಿಮೋನ್ನತಿ ಮೇರುಗೆ 
ಮಂಡಪಂ ದಲಾಗೆಸೆವುದು (ಏಳ. ೪1, ಶಿನಮೊ. ೪-೬೩; 1122), ವರೆಸೌಂದರ್ಯ 
ಗಭೀರವಾರಿನಿಧಿಯೋ . ತಾನೆನೆ ಪೆಎಪುವೆತ್ತು ಒದವನೀಶೋದ್ಮತ್ಸಭಾ 
ಮಂಡಲಂ (ಕುಸುಮಾ. Re ವಿ, ಕೀರ್ತಿಯನ್ನ್ನಿ ಹೊಂದಂ; ಪ ಶ್ರಹಿದ್ಧ 
ವಾಗು ;: ಸಕಳವರ್ನ್ನಶ್ರೇಷ್ಠಮಿ ವಣ್ಣ ೯ಮೆಂದೆನೆಸುಂ ಕೈಕೊಳೆ ಪೆಂಪು 
ವೆತ್ತು ನೆಗಲ್ಚತ್ತಂಛಭೋಜಜನ್ಮಾನ್ವಯಂ (696, ೩-೨-೩೭; 1066); 
ತೊಡವಾರ್ಹತಕ್ಕೆನೆ ಜನಂ ಭೂಭಾಗದೆೊಳ್ಳಿ ಂಪುವೆತ್ತುದು ಸೂರಸ್ಕಗಣು 
ಇ. ಸi-1, ೦೦೦-೦೯; 107)- ೩, ಅತಿಶೆಯವಾಗು; ಅಸಾಧಾರಣತೆ 
ಯಿಂದ ಕೂಡಿರು : ಪೆಂಪುವೆತ್ತ ತಪಃಪೋತದಿನಣ್ಣ ನೀಂ ತಡಿಯನೆಯ್ದು 
(60ಶ್ರ. ಕಟ್ಟಾಯದ ಮೆವು ಶಕ್ರನೊಡನೆ:ಜ್‌ದ ಪೆಪಿವು 


40 


೩-೩೬): 


8 ಪೆಪೇಟು (ಕ್ರಿ). ೧. ಹೆಚ್ಚು ನ 


* ಗೊಳಿಸು: ತತ್ತತ್ಕುಲಧೆರ್ಮದೊಳ್‌ ಸ್ವಜನಮಂ ಪೆಂಪೇಜ್‌ಸು (3೭: 
೩-೦೨೦). ೨. ಹೆಚ್ಚು ಮಾಡು; ವೃದ್ಧಿ ಪಡಿಸು : ಎನ್ನ ಮುತ್ತಿನ 
ಮಣಿಯೇ ಬಿನ್ನಣಮಂ ಮೆಂಪೇಜ್‌ಸಿ ತನ್ನೂಬ್‌ಗನಿತ್ತು ಮನ್ನಿಪಂ 
ನಿನ್ನಿನಿಯೆಂ (860- ೬-೨೨೪). [ ವೆಂಪೇಜು * _ ಇಸ್ಕು] 

ಅಭಿವೃ ದ್ಧಿ ಗೊಳ್ಳು: * ಪೆಂಪೇಟ್‌ಸು 

ಪರಾ. ೨. ಕಾಂತಿಯನಲ್ನ ಪಡೆ; ಸೌಸಿದರ್ಯವನ್ನು ಹೊಂದು ; 
ಚೆಲುವಾಗು : ಸಕಳಜಗು ತ ಶಾಕಾಂ. ಹೆ2]ವೇಜ್‌ತು "ಪನ್ಮಮಿತ್ರನುದ 
ಯಿ:ಸುವಾಗಳ್‌ (೧6೪. ೫-9) : ವೆಅತೊಂದು ವೆಂಪೇಜುವೆರ್ದೆಯ 
ಮಿಟುಪ ವೆಯ್ಕು . . - ಕುಜುತು ನೋಡುವ ನೋಟದ ಕೊಮರಿಯ 
ಬಗೆಯಟ್‌ತೆಅಕದೆ ಎಳೆಆಗಿಪುವು (ಹರಂ. ೬-೦೭). 
[ ಪೆಂಪು 4 ಎಲ್ಲು (ಆ ಏರ್ಯ) 7 
ಪೆಂಬಿದಿರ್‌ (ನಾ)- ಒಂದು ಸ್ಥಳದ ಹೆಸರು: ಗಾವುಣ್ಣುಗಳೆ ಸೀಮೆದೋಆ್‌ದ 
ಕ್ರಮ ತೊಳಂಚೆಯದ ವೆಗ್ಗೆ ೯ಯ್ವಾಡಿಯ ಸೂಲಟಾಳ್ಗೆದ ವೆಂಬಿದಿರಿವೆ 
ಮೆವ್ಪು ತೊ (ಎಳ. ೫0. ನುತನ, 3೬೯-೯೦ ; (?) 
ಪೆಂಬುಯ್ಯ ಲ್‌ 'ಪೆಣ್ಣುಯ್ಕಲ್‌' ನೋ. 
ಪೆಕರ "“ ವ್ರ i ನೋ. 
ಪೆಕ್ಕ (ನಾ). ಆಧಿಕ್ಕ; ಹೆಚ್ಚಳ : ಸುಡುವಡಗಿಂ, ಕರಂ ಪೊಗೆವ ಪರ್ಬುವ 
ಕರ್ಟೊಗೆ ವೆಕ್ಕಮಪ್ಪ ಪೆರ್ಬಡಿಕೆಯ ನಾಶಂ (ಊೀಕಾಠ. ೬-೩೩)- “ಪೆಕ್ಕಳ್ಕ' 
ಪರಾ. [ದೇ. ॥ ತೆಲು. ವೆಕ್ಸು, ಪೆಕ್ಕುವ] 

ಪೆಕ್ಕಣ್ಮ, ಪೆಕ್ಚಣ, ಪೆರ್ಕಣ (ನಾ)- ೧. (ನಾಟಕದಂಥ) ನೋಟ; ಕಾಣ್ಕೆ; 

ದೃಶ್ಯ: “ವೆಕ್ಕಣಮೆದು ಪ್ರೇಕ್ಷಣಂ” (೪5೩. ೬೭-೩೦೪); ಕೂಗುವ ಬೇಡರ 
ತಂಡವತಾರ್ವ  ಡಾಯಿಖಲಗಳಗುರ್ವಿನಿಂದೆಸೆಯೆ ಪೆಕ್ಕಣದಿಂದೆಸೆದತ್ತು 
ಪಕ್ಕಣಂ (ತ್ರ ಕುಂ. ೨೬-೩೪). ೨. ನೃತ್ಯ ; ಕುಣಿತ ; ಕಳ್ಳರೊಡಲ್ಲಳೊಟ್ಟು 
ರಜನೀಚರಿಯರ್ಕಳ ಮಿಕ್ಕ ಪೆಕ್ಕಣಂ (ಳಾರ್ಯಸಾ- ೫೩೦ ಕೂರ್ರಳ); ಹೃದ್ಯ ವಾದ 
ಲಯದೋಜೆಯಿ ನೊಂದೆ ಲಯಕ್ಕೆ ಲಕ್ಕೆಯಂ ಮೆಟ್ಟುವ ಪೆಕ್ಕಣಂ. . . 
ಲೀಲೆಯು ಪುಟ್ಟಿಸೆ (ಬೂತು. 9-90); ಗಂಧರ್ವಾಮರರ್‌ ವಾಡೆ ಪೆಕ್ಕಣಮಂ 
ದೇವಿಯರಾಡೆ - . - ಕಣ್ಣೇಂ ಬೆಡುಗ?ದುದೋ (ಕಂಠ್ರ ಶ್ರ. ೦೨-೬೩); ಬಿರುದರೆ 
ಕೂರಲಗಿನೆಸೆವ ನ:ದಮೆ ತಾಳು ನರರಟ್ಟೆಯ ಪೆಕ್ಕಣದಿಂ ಕರಮೆಸೆದುದು 
(ಎಳ. ೪1, ಕಠೂರು- ೦೪೯-೩೨; 1206)- ೩. ಒಂದು ಬಗೆಯ ನ್ಭ ತ್ಕ; 

ತಾಂಡವ, ನಾಟ್ಕ. ನೃತ್ಯ.ಲಾಸ್ಕ,ಗುಂಡಿಲ. ಪೆಕ್ಕಣ, ಲಚ್ಚಣ್ಕಅಪೆ" 
ಪಾತ್ರ, ಸುಪಾತ್ರೆ ಮತ್ತು ಸರ್ಮತೋಭದ ವೆಂಬ ಹತ್ತು ಬಿಗೆಯ 
ನೃತ್ಯಪ್ಪ ಭೇದಗಳಲ್ಲಿ ಒಂದು ; ತಾಂಡವ ನಾಟ್ಕ ನೃತ್ಯ ಲಾಸ್ಯ ಗುಂಡಿಲ 
ವೆಕ್ಕಣ ಲಚ್ಚಣ ಅಪರಿಪಾತ್ರ ಸುಪಾತ್ರಸರ್ವತೋಭನ್ರವೆಂಬ ದಶಎಧ 
ಪಾತ್ರಗಳೇ ತೋಟಾ ರಂಜಿಸುವ ನರ್ತಕಿಯರಿಂ (೧ಕೀಳ. ಎ); ಪೇರಣಂ 
ಪೆಕ್ಕಣಂ ಗುಂಡಲಂ ಸದಮಲದ ದಂಡಲಂ ಲಾಸ್ಯಮೆದೆಂಬವಂ ಹೋರ 
ತಿರ್ವಂ ಮಹೇಶಂ (ತೇರಮ. ೨೦-೩೯) : ವೇರಣ ಪೆಕ್ಕಣ ಗುಂಡಲಂಗಳಂ ಬಲ್ಲ 


904). 


ಪೆಕ್ಕಣ್ಕ 


ಸಾತ್ವಿಕ ಆರಭಟಿ ಉಶಿಕೆಯೆಂಬ ಪಾತ್ರಂಗಳಿಂ (ದಕಾತ.೨-00 2). ಹೆಕ್ಕೈಣ: 
೪. ಮದ್ಮಲೆಯನ್ನೂ ಬಾರಿಸುವ ಒಂದು ಕ್ರಮ ; ಆ ಸಮಯದೊಳ್‌ 
ಮದ್ದಳಿಗಂ ಮದ್ದಳೆಯ . . - ಪನಣಲಾದು ಪೆಕ್ಮಣ ಪಠ್ಮಿಯೊಳ್ತಕ್ಕ 
ನೆನಿಸಿ ಲಾಗು ಮೋಡಿ . . . ಪಹರಣೆಗಳೆಂಬ ನಾನಾಶಬ್ದಂಗಳಂ ಬಾರಿಸಿ 
(ರರ್ಜುಕ. ೨-೨೩ 6). ಪೆರ್ಕಣ : ೧. ಬೆತ್ತಗಣ್ಣಿವಲೆಯಂ ಸಮಕಟ್ಟುವ 
ಬೆಟ್ಟುಗೂಂಟಮಂ ಬಸಿವ ಪುಳಿಂದಸಂಕುಳದ ವಪೆರ್ಕಣದಿಂದೆಸೆದತ್ತು 
ಪಕ್ಕಣಂ (ಕಂಡ್ರಫು. ೩.೩೪). 
[ ಸಂ. ಪ್ರೇಕ್ಷಣ. / ಪ್ರಾ. ಪೇಕ್ಟಣ. / ತೆಲು. ಪೆಕ್ಕಣ, ಪ್ರೆಕ್ಕಣ) 
ಪೆಕ್ಕಣ್ಕ. ಪೆಕ್ಕಳ್ಳ (ನಾ). ಬೇಡರು ವಾಸಿಸುವ ಹಳ್ಳಿ : ಬೇಡರ ಬಿಂದ 
ಮೊಬ್ಬತಾ ವೆಕ್ಕಣದೆ ಳು (ಸನ್ಮುಳೌ. 00-3೬); ಗುಂಜಾಭರಣವಾಂತಾ 
ಲೀಲೆಬಿ)ಂ ಶಬರಿಯರೆಸೆದರಾ ಪೆಕ್ಕಣದೊಳಂದು (ಸಾಳ್ಮಳಾ” ೫-6); 
ತನುಜೆಯಹ ಪೊಲತಿಸತಿಯಳ ಕೊಂಡು ಬೇಗ ಪೋಗುತ್ತ ಕೈರಾತದೇಶ 
ದೊಳ್‌ ಒಂದು ಪೆಕ್ಕಣವ ಸಾರಲು (ಕತುಪು- ೩-8-೬೦). ಪೆಕ್ಕಳ್ಳ : 
ವ್ಯಾಧರೆಕ್ಕತುಳದಿ:ದಿರ್ಪ ಪೆಕ್ಕಳ ವರ್ಣಿಸಲ್‌ ಮುಗ್ಕಣ್ಣಗಳವಲ್ಲ (ಕುಳ್ಮಾಂಗ- 
0೦-೨9). (ಸೆಂ. ಪಕ್ಕಣ] 
ಪೆಕ್ಕಣಂಗೆಯ್‌ (ಕ್ರಿ). ನೃತ್ಯ ಮಾಡು ; ಕುಣಿ: ಪೆಕ್ಕಣಂಗೆಯ್ದ ಸೋಗೆ 
ಗಳಿಂದೆ . . . ತಂಬೆಲರಿಂದೆ ತಾಮ್ಮುನೋಹರದ ವನಮಧ್ಮದೊಳ್‌ ಸರಸಿ 
ಮೆಅಕಿದುದು ಕೂಡೆ ಸೊಗಸುವೆ೨ಸಿ (ಕೀಠರು. ೬-೦೪). 

[ಪೆಕ್ಕಣ್ನ 4 ಕೆಯ) 
'ಪೆಕ್ಕವ (ನಾ). ಒಂದು ಸ್ಥಳದ ಹೆಸರು : ಅರಿಉರ್ಪ್ಪನ್ನಿರ್ವ್ವರು ತೊಟ 
ಕ್ಕಾರಾಟ್ಟಿಉು ಪೆಕೈವಿಯ ಮುನಲ್ವ್ಪೋಗೆಯು ಕೂಡಲೂರು ಇನೆತ್ತೂ 
ಐನೂರ ನೆರ ಸಾಸನವತಾಗ ಉದಿಯ್ಯ ಕೊಸ ಲಿಂ (ಎಳೆ. 1೪, ಗುಂಡ್ಮುಕೇ: 
೪6-೩; ಸು. 760) - [?) 
ಬಿಕ್ಕಳ,. ಪೆರ್ಕಳ, ಹೆಕ್ಕಳ, ಹೆಗ್ಗಳ (ನಾ). ೧. ಹೆಚ್ಚಳ ; 
ಅತಿಶಯ ; ಚಿಕ್ಕದೇವೇಂದ್ರನಿಗೆ ಸಿರಿಯನೇಟಾಗೆಗೊೊಳಿಪ ಪೆಕ್ಕಳದೊಳೆಸೆವ 
ಪೊಸಬಿನ್ನಣಕೆ ಐಂಂಗಳಂ (ಗೀತಗೋ- ೩೩-೪); ಸೊಕ್ಕುಜವ್ವನದ ಲಲಿತಾಂಗಿ 
ಯರುರದ ಮೇಲೆ ಪೆಕ್ಕಳದೊಳಿಟ್ಟ ಚಂದನದ (ಕುಳ್ಳಾಗ. ೩-೦೨). 
ಹಿಪೆರ್ಕಳೆ : ೧. ತರ್ತಂಗಲಿಸುವರುಂ ಮಿಗೆ ಪೆರ್ಕಳದಿಂ ರಾಯನೆಡೆಗೆ 
ಪೇಟ್ಮಿರ್‌ (ಕರಿ. ೪-೯೯): ಕುಳಿಕನಂ ಗುಳಿಗೆಳಟ್ಟೂನ ವೆರ್ಕಳದ ಕಾಲಿಎಳ್ಗಾಳ 
ಪಡೆಯ (0೧.ರೂಕ್ಕ. ೪9 0೩): ವಿ. ಹಿಗ್ಗು; ಸಂತೋಷ : ಇದೆ ಬಂದ 
ನೆಂದು ಕೇಳ್ದಿದಿರ್ಗೊಂಡು ಪೆರ್ಕಳದೆ ಪದಕೆಅಗಿ (860- ೬-೦೬೩): 
ಹೆಕ್ಕೆಳೆ ; ೧. ಚೈದ್ಯನಿಂದಾಬ್ಬಸವ ಮಾಡಿದೊಡೆವ್ಮು ಕೈಯಲಿ ಹರಿವ 
ಹೆಕ್ಕಳವೆ (ಕುರಾನ. ೦೦-೦೩): ಜನಪತಿಯ ಮಗಗಳೆಂಬ ಹೆಕ್ಕಳ ಹೆಮ್ಮೆ 
(ಕ್ರಳು0. 3 38): . ಹುಲುಸೃವಾಲನ ಹಗೆತನದ ಹೆಗಳವ ಹೇಳುವ 
ಹಂದೆಗಳ ಬಾಯ್ಗ್ಲಳನು ಹೋಯ (ಕೆ.-ರಕಾ- ೬-೦ ೨೪); ತಾಯಿಗೆ ಮಕ್ಕಳ 
ಸುಖವೇ ಹೆಕ್ಕಳ (ಕಬ. ೩9). ಪಿ. ವರತನೂಭವೆ ಬಂದಳೆಂಬ ಹೆಕ್ಕಳದಿ 
ವುಣಿಮಯುನಿಳಯದೊಳಗಣಿುದ ಪರಿದು ಬಂದು (ಕಾಶ. ೧೬-೦): 
ಆ ವೈಭವವನಾಲೊ ಕಿಸುತಲಾ ಹೆಚ್ಚಿ ಹೆಕ್ಕಳದೊಳಿರೆ (ಕಕುವು: ೩-೩-೪). 
೩. ಗರ್ವ; ಜಂಭ : ಅಳಿಬಲರ ಹೆದಳುಸಿದ ಹೆಗ್ಮಳವೇಕೆ ಸಾರೆನುತ 
ತುಳುಕಿದನು ಕೆಂಗೋಲ ಜಲಧಿಯ (ಕುನ್ಮಾಂ. ೬-೪): ಅಳಿಗಬ್ಬಿಗನ 
ಹೆಕ್ಕಳದ ಕೃತಿಯವೊಲಂ (ಕೊರರಾ. ೩-೦೦-೪). ೪. ಠೀವಿ; ಗಾಂಭೀರ್ಯ: 
ಘುಳುಘುಳಿಸಿ ಪರಿತಂದು ಉಂಗುಟದಿಂ ಭಾಳುಗ್ರಂಬರಂ ಪೋಳ್ದೆತ್ತಿ ತನ 
ಗಿದಿರು ಕಾಣದೆ ಹೆಕ್ಕಳದಿಂ ಕೆಕ್ಕಳಿಬ೩ ನೋಡುದೆಳಕ್ಕಲಂಗಳುಮಂ (ಸಂರ 
96-0೪): ಹೆಕ್ಕಳದೊಳಾತನಂ ಬೀಳ್ಕೊಂಡು ಭೀಷಣ: ಮುಳಿದೆದ್ದು 
ನಡೆಯ ತಿರಲು (ಕೈಲರಾ. ೦೬-೩೦). ೫. ಉಬ್ಬರ ; ಉಕ್ಕುವಿಕೆ ೨ 
ಉಕ್ಕಿದುದು ಹೆಂಕಿಗಂಡ ಕಡಲಿನ ಹೆ,ಳದವೊಲು ಹಠುಷರಸ (ಕೊಕಣ. 


೫೭೯೦ 


ಲಾ 


_ * ಪೆರ್ಗಲಸು' 


ಪೆಕ್ಕಳಿಸು 


೦-೦೫-೪೩). ಹೆಗ್ಗಳ ; ೧ಿ. ಅಂಬನು . . . ಬಿಡಲಾಗಿ . . . ಬಸವ 
ನೆಂದಟ್‌ದು ಮಜುಗಿ ಹೆಗ್ಗಳೆದೋಷವಾಮದೆಂದು (ಶೀಕ್ಕಫ್ರಿ. ೪-೭-೩6); 
ಹೆಗ್ಗಳವಾದ ಹೃದಯತಾಪವಿಂದ . . . ಅಳುತ್ತಿರುವ ಮಾದ್ರಿಯನ್ನು 
ನೋಡಿ (ಕೈವಾಅ- ೨೨೪): "ವೆಗ್ಗಳ' ಪರಾ, 

ಪೆರ್ಕಳಮಾಗು ಇಅಧಿಕವಾಗು; ಮಾರು : ಇಂತಳವಿಗಬದ ಸೊಬಗಿನೆ 


ಸೊಂಪು ವೆರ್ಕಳಮಾಗಿರ್ವದುಂ (ಕರ್ಮಿ ಉ. ೦೨೩)- [ಎಪೆಕ್ಕ ?] 
ಪೆಕ್ಕಳೆ "ಪೆಕ್ಕಣ್ಮ' ನೋ. 
ಪೆಕ್ಕಳಿಗ 'ಪಿಕ್ಕುಳಿಕ' ನೋ. 
ಪೆಕ್ಕಳಿಸು, ಪೆರ್ಕಳಿಸು, ಹೆಕ್ಕಳಿಸಂ (ಕ್ರಿ). ೦. ಅಧಿಕವಾಗು ; 


ಉಲ್ಬಣಿಸು : ಆ ರಣಾಗ್ರದೊಳ್ಳೆಕ್ಕಳಿಸಿದುಕ್ಕಂದದದಟಿಂದೆ ಸುರಥನಟಸಿ 
ದನಚ್ಮುತಾರ್ಜುನರನು (ಶೈರಿಂಫಾ- ೦೪-೬)- ಗಿಪೆರ್ಕಳಿಸು : ೧. ಅಂದಿಂಗೆ 
ಪುಯಿಲ್‌ ಪೆರ್ಕಳಿಸಿ ಪರಿಯದಿರೆ (8. ೨-೪0). ೨. ಹಿಗ್ಗು; 
ಉಬ್ಬು; ಸಂತೋಷಗೊಳ್ಳು : ರಾಯನ ಕುವರಿ ಬಳಿಸಲ್ವ ದಾದಿಯ 
ಬನ್ನಣೆನುಡಿಗೆ ಪೆರ್ಕಳಿಸುತೈದಿದಳಾಂ. ಸಭೆಗೆ (ಕರಾನ್ಮ. 
ದೇವರಿಲ್ಲಿಗೆಯ್ತಂದುದರ್ಕೆ ರ್ಪೇಳಿಸಿ ದೇವರ ಕುಶಲಮಂ 
ತಿಳಿಯಲ್ದ್ಫಾವುಡಮಂ  ಕೊಟ್ಟೆನ್ನಂ ೮ಳುಪಿದರ? (ಇಳು. ೦೪-೪): 
೩. ಗರ್ವಿಸಂ; ಅಹಂತಾರಪಡು ; ಹೆಮ್ಮೆಪಡು ; ಸಕಲಲೋಕ 
ಸ್ತುತೆಯಿಂ ಗೌರಿಯಿನಾಯ್ತದನೀಗಳ್‌ ಬಾರಿಸಲತಿಜಡರಿದೇಕೆ ಪೆರ್ಕಳಿ 
[ಕಕ ರ್ಗಲಿ]ಸುವರೋ (0:೮6. 09-00೬); ಈ ಮೆಯ್ಯಂ ನಿಚ್ಚಮೆಂದೆ 
ನಂಬಿ ಸೊಮ್ಮಿಂ ವೆರ್ಕಳಿನುವಂ ಗಾಂಪನಲೇ! (ಶಾಕ್ಯ: ೬೩-೭) 
ಪರಾ. ೪. ಎರಗು ; ಆತುರದಿಂದ ಬರು; 
ಮುನ್ನುಗ್ಗು : ಪೆರ್ಕಳಿಸುವ ರಕ್ಕಸವಡೆಯುರ್ತಂ ಮಂಲದಿಕ್ಕಿ ತಕ್ಕನ 
ಚ್ಯುತನೊರ್ವಂ (ಅಕ್ತತಿ. ೬೦-೭); ಕಿವಿವೇಟದ ಬಗೆ . . - ಅನಿತಂಂ ಬೂಟಕ 
ಮಾಯಾಟಮಂ ವಿಟಂ ಕೇಳ್ದು ಪೆರ್ಕಳಿಸಿ ಬರ್ಕೆಂದು ಬನ್ನಂಬಡುವ 
ಬಗೆಯೆಂಬುದುಂ (8ಳ8ಿ. ೬-೦೩೬ ನ). ಹೆಕ್ಕಳಿಸು : ೧. ಲೋಲಲೋಚನೆ 
ಯಳಲು ಮಿಗೆ ಹೆಕ್ಕಳಿಸಿತಡಿಗಡಿಗೆ (ಕುಠ್ಮಾ9.೨-0೬); ನಕ್ಕಳಗಜೆ ಮಹೇಶ್ವರನ 
ಹಗೆ ಹೆಗ್ಕಳಿಸಲು (8ಳಾಗೆ, ೧0-36-08); ಅಂಗನೆಯುಕ್ಸಂಗದೊಳು 
ಅಂಗವನೀಡಾಡಿಯವಳ ಸಂಗತಿಯೊಳೆ ಹಿಂಗದೆ ಹೆಕ್ಕಳಿಸುವುದು (860. 
೬-೧೩೬ ಸಂಗಕ್ಕ). ಶಿ. ನಿನ್ನ ಕಂದಾ ಪಡೆದು ನಾಂ ಸುಖಿಯಾದೆ 
ನೆಂದುಡಲಿತ್ತ ಹೆಕ್ಕಳಿಸಿ (೪38. 3೦-3) ; ಕಂಗಳು ಹೊಳೆಯೆ ಮಾ 
ಮಿಸನೆಂದು ಹೆಕ್ಕಳಿಸಿದರು ಹಿಡಿಹಿನಲಿ (ಕು೧೪. 00-36) ; ಹೊಳಲು ಹೊಸ 
ರೀಶಿಯಲಿ ಮಿಗೆ ಕಂಗೊಳಿಸುತಿರ್ನುದು . . - ಹೆೈಳಿಪ ಕೋಗಿಲೆಗಳಲಿ 
ಮೊರೆವಳಿಕುಳದ ಮೇಳೆದಲಿ (ಕರಣ. ೧-೯-೧೧). ೩. ಜಗ ತನ್ನದೆಂಬ 
ಹೆಮ್ಮೆಗೆ ಹೆಚ್ಚಿ ಹೆಕ್ಕಳಿಸಿ ಮುಂಗಿಲುದ್ದವಾಗಿ (ರಸೋ. 0-0೬) ; ಹೆಗ್ಮಳಿಸಿ 
ಜಜಕದನು ಕರ್ಣ ಶಲ್ಕನನೆಲವೊ ಘಡ ನೋಡೆನುತ ತೆಗೆದೆಚ್ಚನು ಧನ»ಜಯನ 
(ಳುವ್ಮಾಳು. ೨೪-೨6) ; ಹೆಮ್ಮೆಮತಾಡದೆ ಹೆಕ್ಕಳಿಸದೆ ಚಿತ್ತಿಸನ್ಮುಶಿ 
ಯ್‌ ತೆಸಗುವುದು (ಠಂ. ೪-0೫). ೪. ಪರಬಲಕೆ ಜಾಜುವ ಜಯ 
ಹಿರಿಯ ಮುಂದಲೆ: ಹಿಡಿಹಿಡಿಯೆನುತ ಹೆಕ್ಕಳಿಸಿದನು ಉರುರಾಯ 
(ಕೊವ್ಮಾಕೆ. ೨-80); ಹೆಕ್ಕಳಿಸಿ ಹರಿ ತಿವಿದ ಘಾತಕೆ ರುಕ್ಕುರಿಸಿ ಕೆಡೆದು 
(9ಳ್ಪೂಕ- ೭-೩೦). ೫. (ಆಲಂ) ಹೆದರು; ಹಿ೦ಜರಿ; ಲಕ್ಕಕುದುರೆಯ 
ಧಾಳಿಯ ಕಂಡು ಮನದೊಳು ಹೆಗ್ಮಳಿಸಿದನೆ ಬಾದುರನು 


೩-0೨) ; 


(ಕುರ 220. 


66-088) ; ಮುುರನ್ಠಳಿಸಿ ಮೇಲುಗುಳ್ಹಿ ಪನೇನನಾದೊಡು ಮಾಡುವಂ 
ನೀನದಕ್ಕೆ ಹೆಗ್ಮಳಿಸಿ ಹಿಮ್ಮೆಟ್ಟದಿದೆ ರ್ಣಡೆ (ಶೈ ನಿರಾ. ೩೨೨೪). 
ಓ. ಅಧಿಕವಾಗಿ ತೋರು: ಮೇಲಾಗು : ಸಿಡಿಲ ಬೊಬ್ಬೆಯ 


ಧಾ?ಯಲಿ ನಡನಡಿಸಿ ತಾಗಿ ನಿದಾಫಧ:ಪನೆ ಹಿಡಿದು ಹೆಕ್ಕಳಿಸಿವನು 
ಮೇಘಾಗಮಮಹೀಪಾಲ (ಕೊಕಣಾ. 9-೬-9). ಹಿ. ಹುರಿದುಂಬಿಸು ; 


ಪೆಕ ಣಿ 


ಪ್ರೋತ್ಸಾಹಿಸಂ; ಅವಂ ಕಂಡು ಕಂಸಂ ಪಂದಿಗೆಜಗಿದ ನಾಯಂ ಹೆಕ್ಕ 
[ಕಾ೫೩೨. ಪೆಕ್ಕು]ಳಿಸುವಂತೆ ತೊಡೆಯನಪ್ಪಳಿಸಿ (ಅರ್ಥಕೇ- 6-೧೦೬ 5); ಕವಿವ 
ಕಣೆ ಕಿಲುಗಣೆಯ ಮರುಕ್ಕಾಳಿಸಿದವು ಹೆಗ್ಮಳಿಸಿದವು ಹಂದೆಗರೆ (ಕುವ್ಮಾರೀ. 
೪-09) : ಲೆ. ಅಗಲವಾಗಿ ತೆರೆ: ಪಿಂಗದಸುರರ ಬಲವ ಪಾಜಶಿಸುತ್ತೇ 
ಜ್‌ಸುತ ಕಂಗಳಂ ಕೆಕ್ಕಳಿಸಿ ಕಿವಿಗಳಂ ಹೆಗ್ಗಳಿಸಿ (ಕತುಪ್ರು ೩-೬೬): 
೯. ಸಿಡಿ; ಚಿಮ್ಮ; ಹಾರಂ : ಸಿಳಿಸಿಳಿಧ್ವನಿ ಮಸಗೆ ಶಿಲ ಹೆಕ್ಕಳಿಸಿದವು 
ರುಮ್ಮೆಂದು ಸಮಿಧಾವ:ಗಳಬ್ಬರಿಸಿದವು ಛಟಛಟ ಭಟನಿನ-ದದಲಿ 
(ಕೊರಂ). ೦-೭-೪೪)- [ಪೆಕ್ಕಳ್ಕ + -- ಇಸ್ಮು) 

ಪೆಕ್ಟಣ “ಪೆಕ್ಕಣ' ನೋ. 

ಪೆಕ್ರ, ಪೆಕರ (ನಾ). ದಡ್ಡ ; ತಿಳಿಗೇಡಿ: ನಿಮಗೆ ಮದುವೆಯಾಗಿರ 
ಬೇಲ್ಲವೆ? . . . ನಾನೊಬ್ಬ ಪೆಗ್ರನ ಹಾಗೆ ಕೇಳುತ್ತಿದ್ದೇನೆ? (ಸಂಸ್ಕಾರೆ. 
0೦೪): ಪೆಕರ : ಅವನೊಬ್ಬ ಪೆಕರೆ (ಕಂ). [?) 

ಪೆಗಲ್‌, ಪೆಗಲಂ, ಹೆಗಲ್‌, ಹೆಗಲು (ನಾ). ೧. ಸ್ಕಂಧ, 
ಭುಜ : “ತೆಗಳ್‌ - ಪೆಗಲ್‌” (6ರುದ: ಕಂ 3); ಬಲದೇವಂ ದುರ್ಯೋಧನಂ 
ಗಾಯು ಬರ್ಪಂತೆ ಪೆಗಲೊಳ್‌ ಹಲಾಯಂಧೆಮನಿಕ್ಕಿಕೊಂಡು ಜಂಗಮ 
ಪರ್ವತವೆು ಬರ್ಪಂತೆ ಬಂದು (ಶುಕಕಾ- 08-66 5); ನೇಹದಿಂದಾ ವಖಾತಂ 


೫೩೯೧ 


ಪೇಳ್ದ ತುಂಬುರನ ಪೆಗಲೊಳ್‌ ಕಯ್ಕಿಕ್ಕಿ (ಕಂ06. ೪-೪6) ; ಕಾಮಮಂಜರಿ|. 


ಮುನಿಪನ ಪೆಗಲೊಳ್‌ ಕೆಯ್ಯನಿಟ್ಟಿರ್ದಳ* (ರಕಳು. 6 ೬೦ ಕ); ಜನ್ನವಿರವಂಂ 
ಪೆಗಲೊಳ್‌ ತೆಗೆದಿಕ್ಕಿ (ಉಾಕ್ಕತಾ, 8೩8). ಪೆಗಲು ; ೧. ಮುಂಜೆಶಗ 
ನಿರಿವಿಡಿದು ಪೆಸಲೆರಡ ಸುಕ್ತಿ (ಉಂ೨ರ. ೧೪೦-೬೨೪). ಹೆಗಲ್‌: ೧. ಸೊಡ್ಡಳ 
ಬಾಚರಸರ ಹೆಗಲ ಮೇಲೆ ಹಸ್ತನುಂ ಮಡಗಿ (ಕ ಸರೃಸಂ- ೨೦೦-೨); 
ಹೆಗಲ ಕಂಬಳಿ ಕೈಯ ಕಲ್ಲಿಯೋಗದದಿಂದೆ ... ಎಸೆವುತಿರೆ (೧4ರ: ೯-೯3); 
ಹೆಗಲಡ್ಡ ವರಿಗೆಯ ನೀಡಿ. ಮೈ ಮಣಿದೌಕಿ ತಿವಿದಾಡಿದರು ಸಬಳಿಗರು 
(ಕುಕ್ಕಾೀ- 6-0೬), ೨. ಎತ್ತ, ಆನೆ ಮುಂತಾದ-ವುಗಳ ಹೆಗ್ಗತ್ತು- 
ಬೆನ್ನಿನ ಮೇಲೆ. ಇರುವ ಏಣು: “ಸ್ಕಂಧದೇಶಃ, ವಹ- ಈ 
೨ ಹೆಗಲ್‌ (ಜರಾಯು- 99-00): ಹೆಗಲು: ಲಿ. ಅರೆಮರಳು 
ವಾಲಿಗಳ ಹೆಗಲಲಿ ಮ:ರಿದ ಗೋಣಿನ . ... ಅರಸನನು ಕಂಡಳಲಿದ ೫ 
(ಕುನ್ಕಾಕ ೦೦-88) ; ಲೆಕ್ಷಯಮೂಡಿಗೆಯು ದಕ್ಷಿಣದ ಹೆಗಲಿಗೇಆಃಸಿ 
(ಕೊರರ ೩-೬-೫; ಹೆಗಲ ಹಸಿಬೆಯೊಳಗಿಟ್ಟ ಮಡಿಯನುಟ್ಟ್ಟು (ಪುರಂದ. 
೨-೩6-0) ; ಹೆಗಲ ಮೇಲೆ ಹೊದೆದಿದ್ದ ಒಂದು ಉತ್ತರೀಯ (ಕಳಹು. 0). 
೨. “ಹೆಗಲು -ಸ್ಕಂಧಪ್ರದೇಶ, ವಹ” (೫8ರಾ: 8); ದಂತಿಗಳ ಹೆಗಲಲಿ 
ನಿಡುನೊಗನ ಕಟ್ಟಿದರಂ (ಕಪಾದ್ರೋ. 5-98) ; ಅಗಣಿತಲೋಕಾದಿ 
ಲೋಕಂಗಳುದರದಿ ಸೊಗಯಿಪ `` ನಾರಾಯಣನ ಹೆಗಲೊಳು ಹೊತ್ತೂ 
ಖೇಚರದೆ ಸಂಚರಿಸುವ ಖಗರಾಜ ಕರುಣಿಪುದು (ಕೋಹತ. ೦-೦೩); 
ಸಿಂಹದ . . . ಗೋಣು ಹೆಗಲುಗಳ ಮೇಲೆ ಬಿರುಸುಗೂದಲು ಉದ್ದ 
ವಾಗಿ ಬೆಳೆಯುವವು (ನುಂಂಬಲ. ೪-೨೦೬). 

ಪೆಗಲೆಣೆ, ಹೆಗಲೆಣೆಎ7'ರಿಸವತಾನ ; ಸಾಟಿ: ಅವನ ವೆಗಲೆಣೆಯ 
ಕೆಳೆಯರನ್‌ ಟಾಟರಸ್‌ ಗವಿಗಟ್ಟ ಲೆಯಿರುಳ್‌ ಮುಚ್ಚಿ ಮುಸುಕಿರ್ದಪುದು 
(ಏರೃಶ್ರ, 08-3೩೩) ; ಜಸದೊಳು ಪಶಮರೋಜಹಿಣಿಗೆ ಹೆಗಲೆಣೆ 
ಚಂದ್ರಮತಿ (ಹಕಕಾ. ೦-69). ಹೆಗಲ ಕೆಲಸ = ಭುಜದ ಸಹಾಯದಿಂದ 
ಮಾಡುವ ಕೆಲಸ ; ಹೊರುವ ಕೆಲಸ: ಬುದ್ಧಿಯ ಕೆಲಸ ಶ್ರೇಷ್ಠ ... 


ಕಾಲ್ಕಲಸ ಹೆಗಲ ಕೆಲಸಗಳು ಅಧಮ (ವತಳಾ. 8೩೩). ಹೆಗಲ ಮೇಲೆ 
ಬೀಳು ಹೊಣೆ ಹೊರುವಂತಾಗು ; ಭಾರ ಬೀಳು; ಆತನ 
ಹೆಗಲ ಮೇಲೆ ಬಿದ್ದಿದ್ದ ಜವಾಬ್ದಾರಿ ಎಷ್ಟು ಗುರುತರವಾಗಿತ್ತು 


(ಕೃರಃನ. 03). ಹೆಗಲ ಸಾಳುವ - ಬೇಟೆಗಾರರು ಬೇಟೆಗೆ ಹೊರಡು 
ವಾಗ ಭುಜದ ಮೇಲೆ ಕೂಡಿಸಿಕೊಂಡು ಹೋಗುವ ಸಾಕಿದ ಗಿಡುಗ : 


6 
6 
ನಾ 


46 


ಪೆಗಲ್ಹೊಅಕ 


ಹಿಡಿನಾಯಿಗಳು ಹೆಗಲ ಸಾಳು[ಕಾಣಂ. ೪]ವಂ ... ಪರಿಪರಿಯ ಹಕ್ಕಿ 
ವೆರಸಡವಿಗಂತಕರಂತೆ ನಡೆವ ಶಬರರ ಕಂಡನು (ಸೋನು. ೩-೪): ಹೆಗಲಿಗೆ 
ಹೆಗಲು ಕೊಡು -- ಜೊತೆಯಾಗಿರಂ ; ಸವಂಸಮವಾಗಿರು : ಶಿಷ್ಕರ 
ಹೆಗಲಿಗೆ ಹೆಗಲು ಕೊಟ್ಟು ನಾನು ದುಡಿಯುತ್ತೇನೆ (ಶಕ್ಕಕೊ. ೩೦) ; ನನ್ನ 
ಹೆಗಲಿಗೆ ಹೆಗಲು ಕೊಟ್ಟಿರಿ, ಹಿಂದೆ ಬೆಂಬಲವಾದಿರಿ (808%. ೩೨-೦೩), 
ಹೆಗಲು ಕೊಡು ಎ ಸಹುಯಂ ಮಾಡು ; ನೆರವು ನೀಡಂ: ನೆರೆಹೊರೆ 
ಯವರು ಸಹಾಯ ಬೇಡಿದರೆ ಎಷ್ಟು ಶ್ರ ಮವಾದರೂ ಹಿಂಜರಿಯದೆ ಹೆಗಲು 
ಕೊಡುವನು (ಹೋರಶು. ೬೪) ; ಬಾ ಬಂಧು, ಹೆಗಲು ಕೊಡು, ನಡುದಾರಿ 
ಯಲಿ ನಿಂತ ಈ ರಥವ ಸಾಗಿಸೋಣ (60. ೦6-33). ಹೆಗಲು ತೊಳೆ ೬ 
ಜವಾಬ್ದಾರಿ ಇಲ್ಲದಂತೆ ಮಾಡು: ನನಗಂತೂ ಸಾಧಿಸುವದಿಲ್ಲ, ನನ್ನ 
ಹೆಗಲು ತೊಳೆದು ಬಿಡಿರಿ (6ಟ್ಮಕೂ. 0೩). ಹೆಗಲೆಣೆಯೂಗು ಇ ಸರಿ 
ಸಮಾನವಾಗು ; ಸಾಟಿಯಾಗಂ : ಅವಳಿಗೆ ಹೆಗಲೆಣೆಯಾಗಿ ನಿಲ್ಲಬಲ್ಲ 
ಮತ್ತೊಬ್ಬ ವ್ಯಕ್ತಿಯೆ:ಂದರೆ ವರಿಕ್ನ್ನಿಯಕ್ಕ (ಕೂಕ್ಕಳು, 008) ; ಮಾನವನಿಗೆ 
ಸಾಂದರ್ಯದರ್ಶನದೃಷ್ಟಿ ಲಭಿಸಿದಾಗ ಅವನು ದೇವತೆಗಳ .ಹೆಗಲೆಣೆಯಾಗಿ 
ನಿಂತಂ ಅಮರನಾಗುತ್ತಾನೆ (೩10 ರಸ. 8೪). 
(ದೇ.॥ ತವಾ. ಪಿಚಲ" ; ತುಳು, ಪುಗೆಲ, ಪುಗ್ಗೆಲ ; ಕೋತ. 

ವೆಯ್ಸ್‌, ಪೆಯಳ್ಳ] 

ಪೆಗಲಿಕ್ಕು (ಕ್ರಿ). ಹೆಗಲಿನ ಮೇಲೆ ಇಡು, ಇರಿಸು; ಬಲಗೈಯ 
ವೆಗಲಿಕ್ಸಿ ಬಪ್ಪ ಯೋಗೀಂದ್ರರ ಸುಳುಹುಗಾಣದೆ ಚಿಂತೆ ಮಾಳ 
(ಭರತ. ೩-೩೩) - [ಪೆಗಲೀ 4 ಇಕ್ಕು) 

ಪೆಗಲೀ (ಕ್ರಿ). ಹೆಗಲನ್ನು ಕೊಡು ; ಪೆಗಲಿತ್ತು ಪೊತ್ತು ಜವದಿಂ ವಿಗೆ 


ಪರಿಯೆ ವಿರಾಜಸಿರ್ದ ಗೋರಥಮಂ ಪೆಂಪಗಲದೊಡನೇಣ (ನೃಷರಿ- 
೩5. Lo). [ಪೆಗಲ್‌ + ಈ) 

ಪೆಗಲು *"ಪೆಗಲ್‌ ' ನೋ. 

ಪೆಗಲೇರು "ಪೆಗಲೇಅಂ' ನೋ. 

ಪೆಗಲೇಜು, ಪೆಗಲೇರಂ, ಹೆಗಲೇರು, ಹೆಗಲೇಜು (ಕಿ |). ೧. 
ಭುಜವನ್ನು ಹತ್ತು; ಭುಜದ ಮೇಲೇರಂ ; ಸಮನಾಗೆ ಮೇಘ 


ದೊಳ್‌ ಕಾಳಮಹಾಕಾಳರ್ಕಳವರ ಪೆಗಲೇಣಿದ ವಿಭ್ರಮದಿಂ ನೋಡು 
ವರ್ಗನ್ವರ್ಥವತಾದುದಾ ಮೇಘರಥನ ಪೆಸರಂಬರದೊಳ್‌ (೫ಂಕಕ್ಳ. €-೩೪), 
೨. ಹೆಗ್ಗತ್ತಿನ ಮೋಲೆ ಏರು, ಹತ್ತಿ : ಸಿಂಗನ ಪೆಗಲೇಅಾ ಸಾಗೆ ಕರಿ 
(ಫುರಂರ- 3-೭೪-೩). ಪೆಗಲೇರು ; ೧. ಬಡಬಡಿಪ ಪರೆಗಳುಂ ಪೆಗಲೇರೆ 
(೦ರ. ೦೩೦-೩೩೦)- ಹೆಗಲೇರು : ೧. ಮಂಗ ಡೊಂಬರವನ ಹೆಗಲೇರಿ 
ಕುಳಿತುಕೊಂಡಿತು (68). ಹೆಗಲೇಜು : ೧. ಪಾಪ ಪಣ್ಮಗಳಿರಡು 
ವ್ಯಾವಿಸುತ ಬೆಂಬಿಡಿದು ಪಂಪ ಮಾಡಿದನ ಹೆಗಲೇಲ್‌ ರಂಜಕುಲದೀವ 
ಬರುತಿಹನು (ಸಎಣ್ಮಾ. ಆ). 
ಪೆಗಲೇಲ್‌ಸಿಕೊಳ್‌ ಇ ಹೆಗಲಿನ ಮೇಲೆ ಕೂಡಿಸಿಕೊಳು ್ಸಿ: ಸುಖದೋ 
ಲೋಕವಜ*ಯಲ* ವಪೆಗಲೇಖಅನಿಸಿಕೊಂಡು ಪೋದೆಂ (ಕಣಕ: ೬೪): ಪೆಗ 
ಲೇಜ್‌೩ಕೊಂಡೆನ್ನೆಂ ಮಿಗೆ ನಿಮ್ಮೋಲಗಕೆ ಬರ್ಪನತಿಸಂಭ್ರ ಮದಿಂದಗಲದನು 
ದಿನಮುಎ೦ (ವೃಷ್ಠಿ. ೩೨-೪೦) - [ಪೆಗಲ*--ಏಜನ್ಮಿ (ಆ ಏಣ) 
ಪೆಗಲ್ಲೂಟತ್‌ (ನಾ). ಹೆಗಲ ಮೇಲಿಟ್ಟುಕೊಂಡು ಹೋಗುವ ಬುತ್ತಿ; 
ಹರಿ ಗೋಪಸಲರೊಳಾಡಿದೊಂದೆಗ್‌ ಫೆಗಲ್ಲೂ '[ಇಾಕಾಂ- ಪಸಲ್ಲೂ]ಟುಂಡ 
ತಾಣಂ . . . ತನ್ನದೀತೀರದೊಳ್‌ ತರದಿಂ ರಂಜಿಪುವು (ರಕಳು. 0೪-೬). 
[ಪೆಗಲ್‌ 4+ ಕೂಟು] 
ಪೆಗಲ್ಕೊಆ* (ನಾ). ಹೆಗಲಿನ ಮೇಲೆ ಹೊತ್ತುಕೊಂಡಿರುವ ಹೊರೆ ; 
ಪಟ: ಕೊಟ್ಟಿಗೆ ಪೆಗಲ್ಕೊಅ್‌ . . . ಅಪ್ತವರ್ಗಂ ಸಹಿತವನಿಪನುಂ 
ಸೇನೆಯಂ ಕೊಟ್ಟೂ (ದಳು. ೩-೬). [ವೆಗಲ್‌ 4 ಪೊಂ] 


ಪೆಗೆವೆಗೆ 


ಗೆಚ್ಚವಡಿಗೆ ವೆಗೆವೆಗೆಯ 
ಕಮ್ಬಳದೆಳೆಮೆಚ್ಚೆ 


[?) 


ಪೆಗೆವೆಗೆ (ನಾ). ಒಂದು ಸ್ಮಳದ ಹೆಸರು : 
ಎಟ್ಟಿದಿಮೃರ್ಗ್ಗೈ ಎಳಚಾಗವಳಿ ಯ ಮಾರಯ್ಯ . 
ಕೊಟ್ಟ (ಎಳೆ: 111. ಪಂಜರ. ೪6-3: 696 1 )- 

ಪೆ1ಸೋಡ 'ಪಗೋಡ' ನೊಃ. 

ಪೆಗ್ಗ ' ಪೆಂಗ' ನೋ. 

ಪೆಗ್ಗಡೆ 'ಪೆರ್ಗಡ್ಕೆ' ನೋ. 

ಪೆಗ್ಗಣ "ಪೆರ್ಗಣ' ನೋ. 

ಪೆಗ್ಗಬಯ್ಯ (ನಾ). ಒಬ್ಬಾತನ ಹೆಸರು: ವಚ್ಚಪಯ್ಮನ ಮಗ ಶ್ರೀ 
[ಕೆ.]ನ್ತದ ಪೆ]್ಲಟಯ್ಕಂ (೪3%. 21.1, 9೩-೦೪ 970) - 

[? + ಅಯ್ಯೂ) 

ಹೆಗ್ಗಟ್ಸ್‌, ಹೆಗ್ಗದ್ದೆ (ನಾ). ದೊಡ್ಡ ಗದ್ದೆ; ವಿಸ್ತಾರವಾದ ಗದ್ದೆ: 
ದೇಗುಲಕೆ ಸಲ್ವುದು ದೇವರ ಕೆಜಕಿಯ. ಮೂಡಣ ಕಡೆಗೋಡಿನಲಿ 
ಪೆಗ್ಗಟಕ್ಕಿ (ಎಳ. 1೩, ಠಾಗತಿ- ೬8-30; 966) . ಹೆಗ್ಗದ್ದೆ : ವಿಷ್ಣುಭಟ್ಟೋ 
ಪಾಂಧ್ಯುಯಾರಿಂಗೆ . . . ಮೂಡಣ ಹೆಗ್ಗದ್ದೆ ಆದಜ ಮೇಗಣ ಕೊಡಂಗೆ 
ಎರಡಜಲ್ಲಿಯೂ ಮೂಡೆ ೨ (ಎ ಇ. 22111. ೨6-೪೮; .1266) - 

[ ಎಪಿರಿದ್ದೂ *-ಗಟಕ್ಕಿ) 

ಪೆಗ್ಗು «ಪೆಂಗ್ಕು' ನೋ. 

ಪೆಗ್ಗೂರಿಡು ' ಪೆರ್ಗೂರಿಡಂ' ನೋ. 

ಪೆಗ್ಗೂರು " ಪೆರ್ಗೂರು' ನೋ. 

ಪೆಗ್ಸೊಲ್ಲಿ "ಪೆರ್ಗೊಲ್ಲಿ' ನೋ. 

ಪೆಗ್ಗೋಳಿ 'ಪೆರ್ಗೋಣಿ' ನೋ. 

ಪೆಚ್ಚ (ನಾ)- ದಡ್ಡ; ಶಿಳಿಗೇಡಿ: “ಎಗ್ಗ, ಹುಂಬ. 

ಶುದ್ಧ ವೆಚ್ಚ ನಾನು (ಕ್ರಕ್ಕ- ೭). "ಪಿಚ್ಚೈ? 

[ಪೆಚ್ಚು + — ಅ] 

ಡಿಪೆಚ್ಚಳ್ಳೆ « ಹೆಚ್ಚಳ ' ನೋ. 

ಪೆಚ್ಚಳ್ಕ « ಪಚ್ಚಳ್ಕ' ನೋ. 

ಹಿಪೆಚ್ಚಳಿಸು « ಹೆಚ್ಚ ಲಿಸು' ನೋ. 

ಪೆಚ್ಚಾಟ (ನಾ). ತಿಳಗೇಡಿತನ; ಹಂಚ್ಚಾಟ; ಅವಿವೇಕ: ಈೇಚೆಂತೂ 


* * ಪೆಚ 
u 
ಪರಾ. 


"(ಕುನುಹು. 


೭೪); 


ಅವನ ವೆಚ್ಚ ಟ ಹೆ:ಳತೀರದು (ಕೂರಿ) - [ಪೆಚ್ಚು + ಆಟ) 
ಪೆಚ್ಚಿ (ನಾ). ದಡ್ಡ ಹೆಂಗಸು; ಪೆದ್ದಿ : ಅವಳೊಬ್ಬಳು ಪೆಪ್ಸಿ. ಬಾಯಿಗೆ 
Ws ಹ ಗೆ ಹರೆಟುತ್ತಿ ದ್ದಾಳೆ (ಕೊತ) [ವೆಚ್ಚ + - ಇ) 


ಪೆಚ್ಚಿಸು :ಪೆರ್ಚಿಸು' ನೋ. 

ಪೆಚ್ಚು, “ಪೆರ್ಚು 1 ಮೋ, 

ಪೆಚ್ಚು 'ಪೆರ್ಚು,' ನೋ. 
ಚ್ಚು (ಗು). ೧. ಏನೂ ತಿಳಿಯದ; ಮೂಢತನದಿಂದ ಕೂಡಿದ : 
ಏನೋ ಪೆಚ್ಚುಹುಡುಗಿ. ಕನಿಕರದಿಂದ ಹಾಗೆ ಆಡಂುತ್ತಾಳೆ (ನರ. ೭೩). 
(ನಾ). ವಿ. ದಡ್ಡತನ; ತಿಳಿಗೇಡಿತನ : 'ಪೆಚ್ಚ', 'ಪೆಚ್ಚಿ' ಪರಾ. 
೩. ಹುಚ್ಚು; ಮರುಳು : “ಪೆಚ್ಚು (ಪುಚ್ಚು) - ಪತ್ತ ಇ ಧಾತುವಿಕಾರ” 
(ತಡಕೋ: ೨೭). ೪. ಕಾಂತಿಹೀನವಾದುದು; ಮಂಕು : ನವಶಾಸ್ತ್ರಿ 
ದೊರೆಸಾವಿು ಇವಗಚ್ಚು ಮೆಚ್ಚು ವೇದವೇದಾಂತಗಳಿ ಅವನಿದಿರು: ಪೆಚ್ಚು ! 
(1೫೬8. ೬೦-೦೨). ೫. ದಡ್ಡವೃಕ್ತಿ; ತಿಳಿಗೇಡಿಯಾದ ವ್ಯಕ್ತಿ : ಅಯ್ಕೋ 
ವೆಚ್ಚ * - » ನಿನಗೆ ಗೊತ್ತೇ ಆಗಿಲ್ಲ (ನರರಾ 11, 4); ವೆಚ್ಚುಗಳು ಲಲಿತ, 

ನರಸಮ್ಮ (ನಡೆದಾ- 11. ೦೦೩೪). 

ಪೆಚ್ಚಾಗು ಇ. ತಬ್ಬಿಬ್ಬಾಗು; ಕಂಗಾಲಾಗು; ಮಂಕು ಕವಿ : 
ಮಾತನಾಡಿದ ಭಾಟಿಗೆ ಆನಂದ ಪೆಚ್ಚಾಗಿ ಕುಳಿತ (ರೂರಸ. ೬೭), ರಂಗನಾಥನು 
ಬಹಳ ಪೆಚ್ಚಾಗಿದ್ದನು (ಕಂಣನಂ. ೭೬೩); ವೆಚ್ಮಾಗಿ ಒಬ್ಬರನ್ನೊಬ್ಬರು 


ಅವಳು 


೫೭೯೨ 


ಪೆಟಲ್‌ 


ನೋಡಿಕೊಳ್ಳುತ್ತಾರೆ (ಕಂಳಳೂ. ೩೪)- ಜೆಚ್ಚುಖೆಚ್ಚಾಗು ಎ ಪೆಚ್ಚಾಗು : 
ಏನೇ ವೆಚ್ಚುವಚ್ಚಾಗಿ ನಿಂತಿದ್ದೀಯಾ ? (ಕೊಗ್ಳು-0೭). ಪೆಚ್ಚುಬೀಳುತಾ 
ಪೆಚ್ಚಾಗು ; ಹಿಂದೆ ಕೆಲವು ಸಲ ಇವರೆ ಮಾತಿನಂತೆ: ನಡೆದು ಪೆಚ್ಚು 
ಬಿದ್ದಿದ್ದ ತಂಗವೇಲು ಅಂಗಡಿಯುವನನ್ನ್ನು ಕೇಳುವುದಕ್ಕೆ ಹಿಂಜರಿದ 
(ಹಸುಹೊ. 0%). ಪೆಚ್ಚು ಮಾಡು ಎ ಮಂಕು ಕವಿಸು; ತಬ್ಬಿಬ್ಬು 
ಗೊಳಿಸು : ಭೋಳಿಮನುಷ್ಕ ರೆಂದು ನವ್ಮೂ ನಂದಬಾಬುಗಳನ್ನು "ಪಚ್ಚು 
ಮಾಡಿದ (ಳುಂಓಂ. ೪೬). ಖೆಚ್ಚೆನ್ನಿಸು -ತಬ್ಬಿಬ್ಬಾಗು; ಮಂಕಾಗಂ : 
ಈ ನಾಮಕರಣದ ಪರಿಯನ್ನೂ ಕಾಣದವರ ಮಾತು ಹಾಗಿರಲಿ, 
" ಕಂಡವರಿಗೂ ಸ್ವಲ್ಪ ಪೆಚ್ಚೆನ್ನಿಸಬೇಕು (ಕಮ್ಮಶು- ೨೩೨). 


10 ಪೆಚ್ಚುಗೆ 'ಪೆರ್ಚುಗೆ' ನೋ. 


15 [ಹೆಜ್ಜೆ 


40 


66 


ನಿನ್ನ ವೆಚ್ಚುತನದಿಂದ 
“ಉನ್ಮಾದ, ಚಿತ್ತ 
+ ~ ತನ] 


ಪೆಚ್ಚುತನ (ನಾ). ೧. ದಡ್ಡತನ; ಅವಿವೇಕ : 
ಕೆಲಸ ಹಾಳಾಯಿತಂ (ರೂಂ). ವಿ. ಹುಚ್ಚುತನ : 
ವಿಭ್ರಮ . . - ಪೆಚ್ಚುತನವು” (ಸಿರಾ. ೬೬), ([ವೆಚ್ಚ್ಯು 
ಪೆಜ್ಜುಂಕ “ಪೆರ್ಜುಂಕ' ನೋ. 
ಸಿ 'ಪಜ್ಮೆ' ನೋ. 
ಪೆಜ್ಜೆಗೆಡು `ಪಜ್ಜೆಗೆಡು' ನೋ. ನ 
ಪೆಜ್ಜೆವಿಡು (ಕ್ರಿ). ದಾರಿ ಬಿಡು; ಕ್ರಮವನ್ನು ಮಾರು : ನಾಡಿಗರ್‌ 
ದಿನದಿನಂ ಬೇಳ್ಲೊಂದು ಹವ್ಮಮನುಂಡುಂಡು ಸವಿಗೊಂಡ ಬೋಟ*ಯ 
ರೆತ್ತಾನುಮೊರ್ವನೀ ನಿಚ್ಚವಲಿಯೆಡೆಯಿಂ ಪುರುಳ್ಗಾಣದೆ ವೆಜ್ಜೆವಿಟ್ಟು ನ 
ತಡೆವರ್ಪರ್‌ (ರಾರೂಕ್ಕ. ೩೫ ೩೦). [ಪೆಜ್ಜೆ (ಎಪಜ್ಮಿ) 4 ಬಿಡ್ಕು? 
ಪೆಟಲ್‌, ಪೆಟಲ, ಪೆಟಲು, ಪೆಟ್ಟಲು, ವೆಟ್ಲು (ನಾ). ೧. ಯುದ್ಧದಲ್ಲಿ 
ಮದ್ದನ್ನು ಸಿಡಿಸಲು ಉಪಯೋಗಿಸುತ್ತಿ ದ್ಧ ಒಂದು ಬಗೆಯ 
ಸಾಧನ; 'ತುಪಾಕಿಯಂತಹ ಸಾಧನ : ಹೊಡಿದುವು ವೆಟಲ್ಲಳಿಕ್ಕುವ 
ದಸಿಗಳಾಗಳೊಲಾಡಿದುವು (ತಬ: ೪-೩೨). ಪೆಟಲ : ೧. ಹಾರೆ 
ಬಿರಿ ಕೊಆಡು ಪೆಟಲ ತಿರುಗಣಿ ಬೀಸುವಲೆ ತಳಿಯ ವರದ ಗೊಂದಣದ 
ಸಂವರೆಣೆಯಿಂದಾ ಕೋಂಟೆ ಕಣ್ಣೊಪ್ಪಿತು (ಸಮ್ಮಳಾ. 6-6), ಗುಂಡು 
ಪೆಟಲ ತಿರುಗುಣಿ ಜಾಲದ ತಜ್‌ಗೆಂಡ . . . ಡುಣೆಯ ಶಂಡತಂಡದಿಂದೆಸೆ 
ದುದಾ ಕೋಟೆ (ಕೂಶ್ರ೫ಾಂ. 6-00). ಪೆಟಲು; ೧. ಸುಡುವ ಪೆಟಲು 
ಕೂಡೆ ನೆಗೆದ ಗುಡಿ ಕೇತು ತೋರಣದಿಂದ ಪಾಯ್ದುಳವೆಲ್ಲ ಸಡಗರ 
ಗೊಂಡುದು (ಕತತ: ಪೆಟಲು ಡಮ್ಮೆನೆ ಗುಂಡು ಸಿಡಿದು 
ಪೋಪಂತೆ (ಶ್ರರುಪು. ೬-೦೬೬); ಸುಭಟರ ಹರೆಣಗೊಳುವ ಪೆಟಲುಗಳ 
ಕಟ್‌ ವ ಗುಂಡಿನ ಮಳೆಯೂರೊಳಗೆಸೆದುದು (ಕಂಠಿ. ೧೬ ೩೬); ಛಿಟಿ 
ಛಿಟಿಲುಛಿಟಿಲಿಂದು ನಾದಿಸೆ ವೆಟಲಿನಿಂ ಸಿಡಿವ . . . ಗುಂಡುಗಳು (6ನಂರಾ. 
೪-3-4). ಪೆಟ್ಟಲು ; ೧. ಇಡುವ ವೆಟ್ಟಲು ಕೂಡಬ್ಬರಿಸುವ ಬಾಣ 
. ಹರಿಗೆಗಳ ಕಡುಗಲಿಭಟವು ಭೋಯೆ-ದಾರ್ದು ರಿಪುಗಳ ತುಡುಕಿದರು 
(ಕಂಪನ. ೩-೬೫) . ೨. ವಃಕ್ಕಳು ಆಟಿಕೆಯಾಗಿ ಬಳಸುವ ತುಪಾಕಿ. 
ಯಂಥ ಒಂದಂ ಸಾಧನ: (9). ಪೆಟ್ಟು: ೨. ಪೆಟ್ಟಿಗೆ ಗಜ ಒದಗಿಸು 
ಶ್ರಿದ್ದವರು ರಾಗಜ್ಜ (ಕ್ರಕ್ಕ- ೩); ಉಡುಪಿಯಲ್ಲಿ ಕೃಷ್ಣಜಯಂತಿಯಂದು 
ಯಾವ ಹುಡುಗರ ಕೈಯಲ್ಲಿ ನೋಡಿದರೂ ಪೆಟ್ಟು ಇರುತ್ತದೆ (ರೊಂ) 
೩. ಒಂದಂ ಬಗೆಯ ಸಸ್ಯ ಮತ್ತು ಅದರ ಕಾಯಿ; ಗ್ಯಮಕ್ಕಳು ಈ 
ಕಾಯಿಯನ್ನೂ ತುಪಾಕಿಯಂತಿರುವ ಸಾಧನದಲ್ಲಿ ಹಾಕಿ "ಟಪ್‌? 
ಎಂದು ಸದ್ದಾಗುವಂತೆ ಹೊಡೆಯುತ್ತಾರೆ : ಉಸುಮುನಿ, ಹೊಮ್ಮು 
ಗುಳಿ, ಪೆಟ್ಲು, ಗೋದಿ (ತಮ್ಮವಂ- ೨೩೪) - 
ಪೆಟಲ ಕಂಡಿ ಯಂದ ಕಾಲದಲ್ಲಿ ಕೋಟೆಯಲ್ಲಿ ಮರೆಯಾಗಿ ನಿಂತು 
ತಂಪಾಕಿಯನ್ನು ಹೊಡೆಜಬವುದಕ್ಕಾ ಗಿ ಮಾಡಿಕೊಂಡಿರೌವ ಕಂಡಿ : 
ಎಸುವಂಬುಗಂಡಿ ಪಲ ೮ಂಡಿ . ... ಲಾಳವುಂಡಿಗೆ ಕಣ್ಣೆಸೆದವು 


೪೬-೨೨); 


ಪೆಟಲ 


ಕುಮ್ಮುಟದೊಳಗೆ (ಕುರಾಸಾಂ- ೩೭-8೨). ಪೆಟಲ ಗುಂಡು ಇ ಪೆಟಲಿಗೆ 
ಹಾಕುವ ಗುಂಡ:.-ಗೋಲಿ: ಪಿಂಗದಿಡುವ ಚೆಂಡು ಪೆಟಲ ಗುಂಡಿನ 
ಸಮ ಭಂಗಿಯಂತೆದೆಗೆಡಿಸಿದುದು (ಕುರಾಸಾಂ. ೩೧-೧೧೦); ತೊಳಿಸು ಪೆಟಲ 
ಗುಂಡುಗಳನೆಂಬಸುರರ ಕೋಳಾಹಳವೊಪ್ಪಿ ತ: (ಕಂಠವಿ. ೪-3). ಪೆಟಲವರ್‌, 
ಪೆಟಲವರು -- ತುಪಾಕಿಯನ್ನು ಹಿಡಿದಿರುವವರು : ಪೆಟಲವರ್‌ ಥೆರೆ 
ಮಾಲೆಯೊಳ್‌ ಪರಿದರು (0ಕ್ಷ್ಮಳಾ. ೧-೨೧): ಸುತ್ತ ಬಳಸಿ ಪೆಟಲವರು 
ಕೋವಿಗಳನು ತೆತ್ತಿಸಲು (ಕುರಾಸಾಂ. ೦೦-೩೩) - 
(ದೇ. ॥ ತಮಿ. ಪೊಟ್ಟಿಲ್‌ ; ತುಳು. ಪೆಟ್ಲ, ಪೇಟ, ಪೇಟ್ಲ, ಪೇಟ್ಲೆ: 
ತೆಲು. ಪೆಟಲು, ಪೆಟಿಲು. ಪೆಟುಲು, ಪೆಟ್ಟು] 
ಪೆಟಲ -ಪೆಟಲ"' ನೋ. 
ಪೆಟಲಂಬು (ನಾ). :- ಪೆಟಲ್‌ ೧: ಪೆಟಲ ಕೋವಿಯ ಬಂಡಿ ಪೆಟಲಂಬಿನ 
- ಕಟೀದೊಳೆಯ್ಲುದವು (ಕುಉಸಿಂ. ೪೦-೪೯): ಪೆಟಲಂಬು 
ಕೋಂಟೆಗಾಳಗವನುಆ್‌ ಮಾಡುತಿರೆ 
[ವೆಟಲ್‌ 4 ಅಂಬ್ಕು) 


ಬಂಡಿ 
ಗು:ಡುಗಳಾಂತಂ ರಕ್ಕಸರು . . . 
(ಏವೀಕೈಫು. ೨- ೦೧-೨೦) - 

ಪೆಟಲು 'ಪೆಟಲ"' ನೋ. 

ಷೆಟಲುಪ್ಪು. ಪೆಟ್ಲುಪ್ಪು (ನಾ). ೧. ಒಂದು ಬಗೆಯ ಉಪ್ಪು 
ಬಂದೂಕಿಗೆ ಹುಕುವ ಮದ್ವಿ: ಪೆಟಲುಪ್ಪು ಗುಂಡು ದಸಿ ಬಿತ್ತರಿಸಲೇಂ 
(ಕರ್ಮರಾ, ೩-೨೦): ಪೆಟಲ ಬೆಣೆಯ ಬಂಡಿ ಪೆಟಲುಪ್ಪಿನ ಬಂಡಿ ಕಟಕದೊಳೆ 
ಯ್ಹೌದವು (ಳಾ ಸಾಂ. 90-99). ೨. ಒಂದಂ ಬಗೆಯ ಉಪ್ಪು: ಕಡ್ದಪ್ಪು: 
ಪಿ ಪೆ] ಟಲುಪ್ಪನ್ನು ಸಣ್ಣನಾಗಿ ಪುಡಿ ಮಾಡಿ . . . ನಿಂಬೇಹುಳಿಯನ್ನು 
ಬಿ. ಕಲಸಿಕೊಂಡು ನುಂಗುವುದು (ಏವೈಏ- ೪೪) - ಪೆಟ್ಲುಪ್ತು: ೧. ಉಣ್ಣೆ, 
ಪಟ್ಲುಪ್ಪು. ಎಣ್ಣೆ ಕಾಳುಗಳು, ಪರಿಮಳದ್ರವ್ಯ್ಮಗಳು ಪರನಾಡುಗಳಿಗೆ 
ಹೋಗುವುವು (ಈಂಂಖ. ೪-೦೩೭); ಈ ದಹನಕಾಲದಲ್ಲಿ ಅಂಗಾರ, ಗಂಧಕ, 
ಪೆಟ್ಲುಪ್ಪ್ತು ಮೊದಲಾದುವು ಆಮ್ಲಲನಿಲದೊಡನೆ ಸೇರಿ ಕೆಲವೊಂದು 
ಅನಿಲಗಳು ಉಂಟಾಗುವುವು (ಜಾಂಶ್ರ. 11, ೦೧೦). ೨. “ಪಾಂಡುಜ; 
_ಪೆಟ್ಲುಪ್ಪು” (೬೩೦. ೯); ಪೆಟ್ಟುಪ್ಪು ಗ ೧ ತೂಕಮಂ ನರಮೂತ್ರ 
ದೊಳರೆದು ಕೊಡಲು ಆ ಕ್ಷಣವೇ ಮೂತ್ರ ಬಿಡುವುದು (ಸಕವೈ- ೩೭೪). 

[ ಪೆಟಲ* + ಉಪ್ಪ್ಪ್ಯ./ತಮಿ, ಪೊಟ್ಟಿಲುಪ್ಪು; ತುಳು. ಪೆಟ್ಲುಪ್ಪ. 
ಪಟ್ಲುಪ್ಪು: ತೆಲು, ಪೆಟ್ಲುಪ್ಪು 7 

ಪೆಟಲುಯಂತ್ರ (ನಾ). ಪೆಟಲನ್ನ್ನ ಅಳವಡಿಸುವ ಯಂತ್ರವಿಶೇಷ : 
ದಡಿ ದಸಿ ಕವಣೆ ಕೈಕಲ್ಲೆತ್ತುಗುಂಡಾರ್ದಿಡುವ ಪೆಟಲುಯಂತ್ರ . . 
ಎಸೆದವು (೪:0೩. ೩೭. 89). [ಪೆಟಲು ( ಎ ವೆಟಲ್‌) 4 ಯಂತ್ರ] 

ಪೆಟಲ್ಲೋವಿ (ನಾ). ಎಪೆಟಲ್‌ ೧: ನಾಸಿಕದಿರವು ಹೊಂಚಂಪಕವೊ 
ಹೇಮದಿ ವಿರಚಿತದ ವೆಟಲ್ಲೋವಿ ಕೇಳಲರಂಬನಾಡುತಿಹ ಪರಿಯೊಳೆ 

[ ಪೆಟಲ್‌ 4 ಕೋವಿ, ] 


ಸದಿಹುದು '(ಕನಠಾ. ೮6-೩೯) - 36 
ಪೆಟಾರಿ ``ಹಿಟಾರಿ ” ನೋ. 
ಪೆಟಾರಿಗೆ ' ಪಿಟುರಿ' ನೋ. 
ಪೆಟ್ಟ 'ಪೆಂಟೆ' ನೋ. 
ಪೆಟ್ಟಣಿಗೆ (ನಂ). ನೆಲವನ್ನು ಧಮ್ಮಸ್ಸು ಮಾಡಲು ಉಪಯೋಗಿಸಂವ 
ಒಂದು ಬಗೆಯ ಮರದ ಸಾಧನ ; ಬಡಿಮುಣೆ : “ ಪೆಟ್ಟಣಿಗೆ [ಶಾಕಾಂ. 
ತೇಅಣೆಗೆ] -ಕರಪೀಠವಕ್ಕು * (ಮಂಗರಾ. ೪೭-೬)- [7] 
ಪೆಟ್ಟಮೆಲಸು, ಹೆಟ್ಟವೆಳಸಂ (ಕ್ರಿ). ಹೆಂಟೆಯೊಡೆಯುವ ದಿಮ್ಮಿಗೆ 
ಕಟ್ಟಿ ಎಳೆಯಿಸಂ : ಬೆಟ್ಟೀಆ್‌ ಬೀಟ್ವರಂ ವೆಟ್ಟಮೆಟಸಿಕೊಳ್ವರಂ . . . 
ನೆರೆದು ನೋಡುವರಂತೆ (ರನತೀಕ್ಕು. €-3೩)- ಹೆಟ್ಟವೆಳಸು : ಕೆಡಹಿ 
ಮೂಗನರಿದೆಳೆಹೂಟೆಯಂ ಕಟ್ಟಿ ಹೆಟ್ಟವೆಳಸುವೆ ಬಟ್ಬಬಯಲೊಳು (ಶತಳಾ. 


4-00. [ ಪೆಟ್ಟ'(< ಪೆಂಟೈ) 4 ಎ ಎಟಕಸು] 


40 


೫೭೯೩ 


ಪೆಟ್ಟಿಗೆ 


ಪೆಟ್ಟಮೆಟಕ, ಪೆಟ್ಟವೆಟ್‌ (ಕ್ರಿ). ೧. ಹೆಂಟೆ ಒಡೆಯುವ ದಿಮ್ಮಿಗೆ 
ಕಟ್ಟಿ ಎಳೆ ; p ಇದನ್ನು ಅಪರಾಧಕ್ಕೆ ಶಿಕ್ಷೆಯಾಗಿ ಪ್ರಯೋಗಿಸು 
ತ್ತಿದ್ದರು: ಪಿಡಿ ಪಡಿ ಕಟ್ಟು ಪೆಟ್ಟಮೆಟ್‌ ಕೋಲುಗಿ (ಕರಕ. 
8-39); ಈ ಪುಸಿವನಂ ಕುಸಿಯೊತ್ತಿ ಬಟ್ಟೆಯೊಳ್‌ ವೆಟ್ಟಮೆಟಕಿದು ಬಳಸಿದ 
ದಸಿಯೊಳ್ತೆಗೆಯಿಂ (ಸುಳುಶಾ. ೭.8 5). ಪೆಟ್ಟವೆಟಕಿ: ೨. (ಆಲಂ) 
ನೆಲಸವಂ ಮಾಡು: ನಾಶಮಾಡು. ೧. ೨: ಮೂವತ್ತಾಟಿಂ 
ಗುಣದಿಂ ಭಾವಜನಂ ಕಟ್ಟೆ ಪೆಟ್ಟವೆಬ* [ ಶಾಕಾಂ. ಪಟ್ಟವೆಟ3, ಪೆಟ್ಟಿವೇಳ ] 
ದರ್‌ ವೃಷದಿಂ (ಶಂರಾಮು. 0-09). : [ಪೆಟ್ಟ (- ಪೆಂಟೆ) + ಎಬಿ, ] 

ಪೆಟ್ಟಯ, ಪೆಟ್ಟಿಯ (ನಾ). ಪೆಟ್ಟಿಗೆ; ಸಂದೂಕ: “ಪೇಟಾ, 
ಮಂಜೂಷಾ. ಈ ೨ ವೆಟ್ಟಿಯಂ” (೫ಊಯು. ೩೨-೦೫೭). ಪೆಟ್ಟಿಯ : 
“ವೆಟ್ಟಿಗ(ಯ)--ವೇಟಿಕ (ಒಟಕ)” (ತದ್ಮಕೋ. ೨೭). [ ಇಪ್ಟಾ. ವೇಡಿಆ./ 
ತಮಿ. ಮಲ. ವೆಟ್ಟಕಮ”, ತೆಲು, ಪೆಟ್ಟಿಯ; ಪರ್ಜಿ. ವೆಟಿಯ)] 

ಪೆಟ್ಟಲು "ಪೆಟಲ್‌ ' ನೋ. 

ಪೆಟ್ಟವೆಟ್‌ ' ಪೆಟ್ಟವೆಂಬಕೆ ನೋ. 

ಪೆಟ್ಟಾರಿ ' ಪಟಾರಿ' ನೋ. 

ಪೆಟ್ಟಿ, 'ಪೆಂಟ್ಕೆ' ನೋ. 

ಪೆಟ್ಟಿ (ನಾ)- ಒಂದಂ ಬಗೆಯ ಪಕ್ಷಿ: ಪರೆಡೆ ಪಸುಂಬಂ ಮನಂ ಎರಳೆ 
ನಎಲ್ಕಾಗೆ ಪೆಟ್ಟಿ ಪೋದಗೆ ಕರಭಂ ಶರಕಮಿವು ಪೋಗೆ ಶಾರುಂ ಬರೆಯೆದಕೆ 
ಯಂದೂರೊಳೊಳ್ಳುಂ (ರೋಕೋಪ. ೦೨-೦೭)- 
[ದೇ. ॥ ತೆಲು. ಕೋಲಾ. ಪಿಟ್ಟ: ಗೊಂಡಿ. ಪಿಟೆ. ಪಿಟ್ಟೆ. ಪಟ್ಟೇ ) 

ಪೆಟ್ಟಿ. ಪೆಂಟ್ಮೆ, ಪೆಟ್ಟೆ (ನಾ). ೧. - ಪೆಟ್ಟಿಯ : ಮುಟ್‌ತಂದ 
ಪೆಟ್ಟೆ[ಕಾಕಾಂ. ಪಚ್ಚಿ]ಯಂ - - ೬ ಎನುತ ಸಖಿಯರು ನೆರೆದು ಪೆಟ್ಟಿಗೆಗಳು 
ಮನೊಡೆದು (ನಂಂರೆ. ೦೫-೬೫): ಚಂದ್ರಾನನೆ ತೊಡವಿನ ಪೆಟ್ಟಿಯ 
ನಾನಂದದಿನೀಯಲ್‌ (ಕಕಕು. 6-009): ಅವರ ಕನಸಿನೊಳು ಶಂಕರ ನಿರಿಸಲಾ 
ಪುಸ್ತುಕವನೆದ್ದು ಪೆಟ್ಟಿಯೊಳ್ಳಂಡು (ಕ್ಕಿ ಪು. ೭-೦೬-6)” ವಿ. (ಹಾವು 
ಗಳನ್ನಿಡಂವ, ಬಿದಿರಿನಿಂದ ಮಾಡಿದ) ಬುಟ್ಟಿ : ಹೇಳಿಗೆ : ಪಾವು 
ಗಳಿಗಾದೊಡಂ ಸುಖವುಂಟೆ . . . ಜೋಗಿಗಳು ಮಂತ್ರದಿಂ ಪಿಡಿದು 
ಪೆಟ್ಟಿಯೊಳು ಮುದುಡಿ ತುಂಬಿ (ಕ್ಕಿಫ. ೪-೨3-೬೦). ೩. ಭರಣಿ; 
ಕರಂಡ : ಅಲ್ಲಿರ್ದ ವೆಟ್ಟಿಯೊಳಗಣ ಸಲ್ಲಲಿತಕ್ರಮುಕಪತ್ರಕರ್ಪೂರಮನಾಂ 
ಬಲ್ಲನಿತಂ ಕೊಂಡು (ದಕಳು. 6-೩೦3) - ಪೆಂಟ್ಮೆ : ೪. ಧಾನ್ಯಗಳನ್ನು 
ತುಂಬಂವ ಗಳಗೆ ; ತೊಂಬೆ ; ಮೂಡೆ : ಧಾನ್ಯವನ್ನು ಪೆಂಟೆಯಲ್ಲಿಟ್ಟರೆ 
ಹುಳು ಬೀಳುವುದಿಲ್ಲ (ಕೂರಿ). ಪೆಟ್ಟೈ : ೧. ಪರಿಪರಿಯ ವಸ್ತುಗಳಂ 
ತುಂಬಿರುವ ಪೆಟ್ಟೆಗಳ ಪೆಸರ ದುಕೂಲಗಳ ಪಿಂಡಿಗಳ್‌ (ರಕ್ತಿಸ. ೪-೩೭-೩) 
೪ ಹಗ ಪೆಟ್ಟೆ ಕಣಜದೊಳಿಹ ಬಹುಧಾನ್ಯವ ಬಗೆಯದೆ ಸೂಜೆಯ 
ಕೊಟ್ಟು . . . ಜನವಂಜಿ ಜಗೂಳಿದರಂ (ಕುನಂ. ೦೦-೪೦) - 

[( ಎ ಸಂ. ಪೇಟೀ./ತಮಿ, ಪೆಟ್ಟಿ, ಪೊಟ್ಟಿ : ಮಲ. ಪೆಟ್ಟಿ ; ಕೊಡ. 

ಪೊಟ್ಟಿ; ತೆಲು. ಪೆಟ್ಟಿ] 

ಪೆಟ್ಟಿಕಾಳಿ (ನಾ). ಪೆಟ್ಟಿಗೆಗಳ ಸಾಲಂ.-ಪಂಕ್ತಿ : ಮಂದೆ ಸುವರ್ಣದ 
ವೆಟ್ಟಿಕಾಳಿಯಗ್ಗಳಿಸಿ ಬರುತ್ತಮಿರೆ (ನಂದರ. ೦೩ ಸೋನೆ) : 
₹ ಆಸಂ. ಪೇಟಿಕಾಲಿ] 

ಏಟು ಕೊಡು ; ಹೊದೆ; ಬಡಿ; ನೆಶ್ತಿಯನು 


ಪೆಟ್ಟಿಕ್ಕು (ಕ್ರಿ). 
(ಮದೇಪು- ೨೩-೩೦). 


ನೀರ್ವಿಂದಿಗೆಯೊಳು ಟೊಂಗುಟೊಂಗೆನಲ್ಬೆಟ್ಟಿಕ್ಕಿ 

[ ಪೆಟ್ಟು 4 ಇಕ್ಕು ] 
ಪೆಟ್ಟಿಗೆ, ಪೆಡಗೆ, ಪೆಡಿಗೆ, ಪೇಳಿಗೆ, ಪೇಳ್ಲೆ, ಹೆಡಗೆ, ಹೆಡಿಗೆ, ಹೇಳಿಗೆ 
(ನಾ). ೧. (ವಸ್ತುಗಳನ್ನು ತುಂಬಿಡಲು ಮಾಡಿದ, ಲೋಹ ಅಥವಾ 
ಮರದ) ಸಂದೂಕ ; ಪೇಟಿಕಾ. ಪೆಟ್ಟಿಗೆ (ಕನುಡ. ೨೩೩ ಪ್ರಯೋ), 


ಪೆಟ್ಟಿಗೆಗಾಡಿ 


ಪೆಟ್ಟಿಗೆಯೊಳಗಿನ ಅಷಾ ಭರಣ ನೀನೆ (ಪುಕಂದ: 0-09೬-0) : ನನ್ನ ಬಳಿ 
ಯಲ್ಲಿ ಒಂದು ಇಂಥಾ ದೊಡ್ಡ ಪೆಟ್ಟಿಗೆಯು೦ಟು (ಕುಂಬಿ. ೪-೧೬೮): 
ವಿ. ಭರಣಿ; ಕರಂಡಕ : ಸಾದಿನೆ ಪೆಟ್ಟಿಗೆಗಳ ಮೃಗಮದದ ಕೊಂಬುಗಳ 
(ಗಿಂ. ೧೦-೬೪ 5) ;: ಸಾರಪರಿಮಳವಸ್ತುಗಳ ಬಲುಭಾರಣೆಯ ಪೆಟ್ಟಿಗೆ 
ಗಳೊಟ್ಟಿ ತು (ಕುಪ್ಮಾ9. ೦೭-೨6) ; ಬಾರಿಸಿದ ಬಲು ಹೆೊಅ?ಯ ಬಂಡಿಗ 
ಳೋರಣಿಸಿದವು ಪಯಣದಲಿ ಕರ್ಪೂರ ಕಸ್ತೂರಿ ಕುಂಕುಮದ ಪೆಟ್ಟಿಗೆಯ 
ಸಾಲಿನಲಿ (ಕೊಕರಾ. ೦-೬-೩). ಪೆಡಗೆ ; ೩. (ದೊಡ್ಡ) ಕುಕ್ಕೆ ; ಗೂಡೆ : 
ಪೊಜಗೊಂದು ಪೆ[೫8. ಹೆ]ಡಗೆ ಮಣ್ಣಂ ನೆಟ್‌ ಶೌಚಂಗೆಯ್ವರೊಳಗೆ 
ಪಲತೆಅದಡಗಂ ತುಜುಕುವರಿಂತುಟು ಶೌಚದ ತೇಕಿಂ (ಸಮಶ. ೧೪-೦೩೦) ; 
ಪರದರ ಪುತ್ರಿಗೆತ್ತಣದೊೊ ವೀಣೆಯ ಜಾಣಅವಂತಂ ಬಳ್ಳವೊ ಪರಕಿನಿ 
ಮಾನಮೋ ಪೆಡಗೆಯೋ (ಶುಹಾನೇ- ೪-೦೦೨): ಮತ್ತೊಂದುದಿವಸಂ 
ಪೆಡಗೆಯೊಳೆಳ್ಳಂ ತಂಂಬಿ ಆವ ಮಾನದೊಳಳದುಕೊಂಡಪರಾ ಮಾನದೊಳೆಣ್ಣೆ 
ಯನಳದು ಮಗುಲಟ್ವಿಟ್ಟುವುದೆನಲ್‌ (ಪುಠ್ಠಾಸ್ತ- ೩-೩೦ ವ). ಪೆಡಿಗೆ : ೩. 
ಸಕಲಪುಷ್ಪಂಗಳಂ ಪೆಡಿಗೆಯೊಳುಮುಲ್ಲಾಸದಿಂ ತುಂಬಿ . . . ಕಳುಪದಳು 
(ಕ್ರರುಪು. 4-೪೩)- ಪೇಳಿಗೆ : ೧. ಭೂಷಣಾದಿಗಳಂ ಪೇಳಿಗೆವೆರಸಿ ತೋರ್ಪ 
ಭಂಡಾರಿಗನೆನಿಸಿದನಮರನಜರನಾಸ್ಕಾಯಿಕೆಯೊಛ್‌ (ಶಾಂತಿ... ೦೦-೦೩೨) ; 
ದೇವಶರ್ಮ ್ಮ-ಂ ತನಗೆ ತಕ್ಕನಿತು ದ್ರವ್ಯಮಂ ದಾನಂಗೆಯ್ಯಲ್ವೇಟ್ಕು ಮೆಂದು 
ದೇವರ ಪೇಳಿಗೆಯೊಳಿಕ್ಕಿ (ರಂಶಶಂ. ೭೦-೦೬) ? ಪಳೀ೯ಂ, ಪೇಳಿಗೆ . . . ಪುಳಂ.___ 
ಇವು ಅಪಭ್ರಂಶದೊಳ್‌ ಟಕಾರಕ್ಕೆ ಪುಟ್ಟಿಯಂಂ ಕುಳಂಗಳಾದುವು (ಕರುದೆ. ೨೨ 
ೃತ್ರಿ)-೨ಿ. ಮಗಮಗಿಪ ಬಹುವಿಧಪರಿಮಳದ್ರವ್ಯಂಗಳ ಪೇಳಿಗೆಗಳಿಂದೆಯ 
ಸೊಗಯಿಸುತಿರ್ಪುದು (ಕುಣತ: ೬-೬ ವ): ೪. (ಹೂಳು 
ವುದಕ್ಕೆ ಮುಂಚೆ) ಹೆಣವನ್ನಿಡುವ ಪೆಟ್ಟಿಗೆ ; ಒಡಲ ಪೇಳಿಗೆಯಲಿ 
ಒಪ್ಪ ಮಾಡಲು ಇಲ್ಲ (ಇಂಗೀಕ- 0-೪)- ೫. (ಹಾವುಗಳನ್ನಿ ಡುವ) 
ಬಿದಿರಿನಿಂದ ಮಾಡಿದ ಬುಟ್ಟಿ: “ಪೇಟಿಕೆ ಪೇಳಿಗೆ” (ಶತುನಿ- ೦೩) : 
ಪಾವಿನ ಪೇಳಿಗೆಯಂ ಬಿಟ್ಟು ನೋಡಿದ ಮರ್ಕಟನಂತೆ (ಕಂತತಂ- 3-4) ; 
ಫಣಿವಲ್ಲಿಯ ಪೇಳಿಗೆಯುಮೆನಿಸಿದ ದೇವರಮಣೋದ್ಯಾನಮಂ 
ಪುಗುತರ್ಪಾಗಳ್‌ (ಕಾಂಕೀಕ್ಕ- 00.೬6 5) : ಪೇಳಿಗೆಯ ಪಾವಿನೊಂದು 
ವತಾಟಕ್ಕಿಯಿಂ ತಡೆಗಟ್ಟುವಟ್ಟರಾಗಿ ಮರಳು (ಕಾಠತಿಕ್ಕ. 6೩-9)- ಪೇಳ್ಗೆ : 
೫. ವಟರೆರ್ದೆವಾವುಗಳ್ಳಿಟ್ಟಿ ಪೇಳ್ಗೆ (ಉರ್ಕರೇ- ೩-೨೦): ಹೆಡಗೆ: ೩. 
ಒಂದು ಬೀಜವ ಬಿತ್ತಿದಡೆ ಮೂಜು ಫಲವಾಯಿತ್ತ . . . ಹೆಡಗೆಗೆ ಅಳ 
ವಡಿಸುವಾಗ ಐವತ್ತೊಂದು ಕೊಳಗವೂಯಿತ್ತು (ರೋನಿ: 3೦೬-೬೬೦); 
ಮಾಣುವ ಹೆಡಗೆಯ ಹಣ್ಣು ಹಂಪಲ" ಬಾಡುಕಾಯ್ಲೆ . . . ಕೊಟ್ಟರ್‌ 
(ಎಇ. ೪. ೨0-೬೪: 1161): ಒಂದು ಹೆಡೆಗೆಯೆ ಬತ್ತವಂ ಭರದಿಂದ 
ಕಳ:ಹಲು (ಐಸಪ್ರು- ೨೩-೭): ಹೆಡಿಗೆ : ೩. ಹಿಕ್ಕೆಯ ಹೆಡಿಗೆಯು ಬಿಟ್ಟು... 
ಮುಂದಕೆ ನಡೆತರಲು (9ನ50- ೩೦೦-೪) : ಮಾಲ ಬಂದ ಹಣ್ಣು ಹೆಡಿಗೆ 
ಸೂಟಕ್‌ಗೊಂಬ, (ಕ್ರರಂದ. ೦-೧೦೪-೪) : ಹಿಂಡಿಯ ಹೆಡಿರೆಗೆ ಕೋಣನೆ ತಂದು 
(ಸರ. ೦೮೬೩). ಹೇಳಿಗೆ: ೫. “ಸರ್ಪಪರ್ಯಂಕಮೆನೆ ಹೇಳಿಗೆ” (ಶುಂಗರಾ- 
೦೩-6) ; ಮನವೇ ಸರ್ಪ ತನುವೇ ಹೇಳಿಗೆ (ಇಸರ- ೧೬೦): ರವಿಕುಲದ 
ವೈರಿಗಳ ಶುಭಕೀರ್ತಿಶಶಿಯಂ ಪಿಡಿವ ರಾಹುವಿಪ್ಪ ಹೇಳಿಗೆಯೊ (ಹಳ: 
೦-೩೬) : ಹೇಳಿಗೆಯ ಮುಚ್ಚುಳ ಜಾಲ್‌ಸಿದ ಫಣಿಯಂತೆ ಭುಲ್ಲವಿಸಿತ್ತು 
ಕುರುಸೇನೆ (ಳುಬ್ಮಾಕ- ೨೩-೩6). [5 ಸಂ. ವೇಟಿಕಾ. / ತುಳು. ಪೆಟ್ಟಿಗೆ) 
ಪೆಟ್ಟಿಗೆಗಾಡಿ (ನಾ). ಮಂಚ್ಚುವ ವಂರದ ಬಾಗಿಲುಗಳುಳ್ಳ ಗಾಡಿ, 
ಬಂಡಿ; ಸಾರೆಟ್‌, ಬಗ್ಗಿ, ಪೆಟ್ಟಿಗೆಗಾಡಿ ಮುಂತಾದ್ದು ಕಲಶಕುಚ್ಚಿನ ಗೆಜ್ಜೆ 
ತೇರಿಗೂ ಹೆಸರು (ಸರ್ನಾಂತಿ- ೨೫೨); ಘೋಷಾಪದೃತಿಯಿರುವ ಕೆಲವರು 
ಹಿಂದೆ ಪೆಟ್ಟೆಗೆಗುಡಿಗಳಲ್ಲಿ ಹೋಗುತ್ತಿದ್ದರು (ಕ) ಪೆಟ್ಟಿಗೆ 4- ಗಾಡಿ] 
ಪೆಟ್ಟಿಗೆಬಂಡಿ (ನಾ). - ಪೆಟ್ಟಿಗೆಗಾಡಿ ; ಪೆಟ್ಟಿಗೆಬಂಡಿಗಳು ೪, ಚಕ್ಕಡಾ 


೫೬೯೪ 


ಪೆಟ್ಟು 


ಪೆಟ್ಟು, (ನಾ). ೧. ಏಟು; ಹೊಡೆತ; ಪ್ರಹಾರ: 


ಪೆಟ್ಟು 


ಬಂಡಿಗಳು ೫೦ ((ಗುರುರ- 60). [ಪೆಟ್ಟಿಗೆ + ಬಂಡಿ) 


ಪೆಟ್ಟಿಯ : ಪೆಟ್ಟಿಯಂ' ನೋ. 
ಪೆಟ್ಟಿಲು (ನಾ). (?) ; ಯೆರಡು ಮುಡಿ ಕಾಡೆ ಪೆಟ್ಟಿಲ ಭೂಮಿಯಿಂದ 


(93ಎ. ೧೯೩೦, ಶುಂಗಳೂರು. ೫೨೬-೨೨: 1876)” 


[?) 


ಪೆಟ್ಟಿಸು, ಹೆಟ್ಟಿಸು (ಕ್ರಿ). ೧. (ನುಣ್ಯವನ್ನು) ಮುದ್ರಸಂ, ತಟ್ಟಿಸು ; 


ಸೇದಿರಾಜನು ಸೂಕರನಂಗ ಸುವರ್ಣವಾಗಲು ಕಂಡು ಹೊನ್ನ ಪೆಟ್ಟಿಸಿ 
18೩೫೦. ಥಿಟ್ಟೆಸಿ. ಪುಟ್ಟಿಸಿ] ವರಹನೆಂದು ಪೆಸರಿಟ್ಟು (ಕೈರಸೂ. 1, ೨೩೬) ; 
ಈ ನಾಣ್ಯಗಳಲ್ಲಿ ಪರದೇಶದಿಂದ ಇಲ್ಲಿಗೆ ಬಂದ ಮತ್ತೂ ನಮ್ಮ ದೇಶ 
ದಲ್ಲಿಯೇ ಪೆಟ್ಟಿಸಿದ ನಂಣ್ಮಗಳೆರಡೂ ಸೇರಿವೆ (ಕ್ರಠಾಇ- 1, ಸ ಶ್ರಸಕ್ತಿವನೆ) - 
ಹೆಟ್ಟಿಸು; ೨. ತಿವಿಸು; ಚುಚ್ಚಿಸಂ ; ಕಂಡವರ ಕೈಯಲ್ಲಿ ಎದೆಯ 
ಹೆಟ್ಟಿಸಿಕೊಂಬಂತೆ (ಕೋ0889. ತ. ೦೯-೬೨). ([ಪೆಟ್ಟ್ಯು-- -ಇಸ್ಯು) 


1 ಹೆಟ್ಟು (ಕ್ರಿ). ೧. (ಕೈ. ದೊಣ್ಣೆ, ಸುತ್ತಿಗೆ ಮಂಂತಾದಂವು 
ಗಳಿಂದ) ಹೊಡೆ,__-ಬಡಿ: ಗುಡಿಯನೆತ್ತೂವರಂತೆ ಗೂಂಟಮಂ 


ಪೆಟ್ಟುವರ್‌ (ಕರ್ಕೂವಕ್ಕಿ. ೩-೬೩), ತೊಲೆಯಂ ಹೇಜ ಕಬ್ಬುನದ ಪೆಟ್ಟಿ 
ಸಂಕಲೆಗೆಯ್ದು (ಸಿರ್ಯೇಫು- ೪-೪೬) ;: ಕುದುರೆಯ ಗೂಟವನ್ನು ನೆಲದ 
ಮೇಲೆ ಇರಿಸಿ ಗಟ್ಟಿಯಾಗಿ ಪೆಟ್ಟಿದನು (8ಕ್ರಕಾ. ೦೧): ೨. ಚಂಚ್ಚು; ಇರಿ; 
ನಾಟುವಂತೆ ಮಾಡು: ಸಂದುಸಂದುಗಳೊಳ್‌ ಸೂಜಿಯಂ 
ಪೆಟ್ಟಿಯಂಂ (ರರ್ಟಾನ್ಕು. 8೨೬೩) : ಒಣಗಿದ ಮರದ ಮೊನೆಯ ಕೊಂಬಂ 
ತಂದು ಮುನೀಶ್ವರನ ಜಂಘೆಯೊಳಿ್‌ ಪೆಟ್ಟುವುದುಂ (ಫುಶ್ಶಾಸ್ತ್ರ- ೩-೪3 ವ): 
೩. (ನಾಣ್ಯವನ್ನು) ಮುದ್ರಿಸು: ಪೆಟ್ಟೆಂಬ ನುಡಿ ಟಂಕದೊಳಗೆ... 
ಅಲ್ಲದೆ ಬೇಆ? ದಿಟ್ಟಿಸಲಾ ನಾಡೊಳಿಲ್ಲ (ಕುಂ. ೨-೦೩).  " ಪೆಟ್ಟೆಸು' 
ಪರಾ. ೪. ಸಂಭೋಗಿಸು : (8). ಹೆಟ್ಟು : ೨. ಹೆಟ್ಟಿ'ಮರ್ಮದಲ್ಲಿ 
ಲೋಹಜಾದಿರಸವನೆಆಕದು ಸುಡುವರೆಯ್ದೆ (ಸಾರಂಶ. ೬-೦೪೪) ; ಅಟ್ಟಿ 
ಬಹ ವಂಸವವನ ಕೊಂತದಿ ಹೆಟ್ಟಿ ವನು (60೮ಕಾ. ೨೨-೦೨) ; ಬೇಗ ಬೇಗ 
ಹೆಜ್ಜೆ ಇಡುವ ಅಂದರೆ ಮುಳ್ಳು ಹೆಟ್ಟಿದ ನೋವು (ಶದ್ಮಸ. ೬೪)-೪. (9). 
೫. ಬಲವಂತದಿಂದ ಒಳಸೇರಿಸಂ; ತುರುಕು: ಕೆಡಹಲರಿದೀ 
ಖಳನನೆನೆ ಕೇಳ್ತೊಡನೆ ರಾಘವ ಕಡಿದು ಬಸುಅಕೊಳು ತಲೆಯ ಹೆಟ್ಟಿದನು 
(೪೪8ರ: ೨-೩೦ ): ಅಗುಳು ನುಂಗಲಿಕ್ಕೆ ತೀರದವನ ಬಾಯಲ್ಲಿ ಕಡುಬು 
ಹೆಟ್ಟಿದ (96). ಓ. ವಂಂಖಷ್ಟಿಯಿಂದ ಕುಟ್ಟೂ ; ಗುದ್ದು : ಮಕ್ಕಳ 
ಮಂಡೆ ಬೋರೆಹೋಹಂದದಿ ಹೆಟ್ಟಿ (ಕೇಬಸಂ- ೧೩-೦೦೬); ನೊಸಲೊಡೆ 
ವಂತೆ ಹೆಟ್ಟಿದ ವಜ್ರಮುಬ್ಬಯಲಿ (ಕೋಹಕ. ೧೨-೮6): ನೆಶ್ತಿಯ ಮೇಲೆ 
ಹೆಟ್ಟಿ ನೀನುದಕವೂಂ ತಂದೀವುದೆನೆ (ಗುರುಣ. ೩-೬೫). 

( ದೇ.ಕ ತೆಲು. ಪೆಟ್ಟು ; ಕೋತ. ವೆಟ್‌) 
ಪೆಟ್ಟನಿಕ್ಕನೆ 
ಪ್ರಲಂಬಾಸುರನ ಬಾಳಹರಣಗಳೌಂಕಿ ಮಿಗೆ ಕೂಸಾಟದಿ (ರುರೇಪು. ೦-0೨): 
ಸಾಯದರಿಲ್ಲ ಖಂಡೆಯದ ಪೆಟ್ಟಲಿ (ಕಂಠಂ: ೦8-96) : ನಿಪುಣಿಕೆಯ 
ಕಠೋರಧಿಕ್ಕೂರವಾಕ್ಕಗಳ ಪೆಟ್ಟನ್ನು ಕ್ಷಣಕಾಲವೂ ಮರೆಯಲಾಗಲಿಲ್ಲ 
(॥೫೮- «೦೨)- ೨. (ಆಲಂ) ನೋವು; ಅಳಲು; ವ್ಯಥೆ: ನೀನು 
ಪೆಟ್ಟನ್ನು ಅನುಭವಿಸಿದ್ದು ನನಗೆ ತುಂಬಾ ದುಃಖದ ಸಂಗತಿಯಾಗಿದೆ 
₹ರುಗಳೋ. ೦೦). 
[ ಆಪೆಟ್ಟ್ಮು. / ತುಳು. ಕೊಡ. ಕೋಲಾ. ಪೆಟ' ; ತೆಲು. ಪೆಟ್ಟು) 


ಪೆಟ್ಟು (ನಾ). ೧. ಸಾಹಸ; ಪರಾಕ್ರಮ: “ದಪ್ಪ ಪೆಟ್ಟದಟಾರ್ಪ 


ಸಾಸ ಪೆರ್ಚುಬ್ಬಟೆಯದಪ್ಪುದು ” (ಕನ್ನಿರುಂ. ೩೮);  ಪನ್ನತಿಕೆ ಪೆಟ್ಟು 

» * ಅಣ್ಮೆಂದೆನ್ನಲ್‌ ಏರಾಕ್ರಮಾಖ್ಯಂ ". (ಳ೩೪ಂ, 0೨೩). ೨. ಸೊಕ್ಕು; 
ಗರ್ವ: “ಅದಟು ದಪ್ಪಂ ಪೆಟ್ಟು[ಕಾ೫. ಪೆಂಪು] ಪೆರ್ಚೆಂದು ಗರ್ವ 
ಮಪ್ಪುದು ” (ಕಳ್ಳ. ೬೫). " ಪೆಟ್ಟವೆರ್ಚು,' ಪರಾ. 


ಪೆಟ್ಟುಗೆ ೫೭೯೫ ಪೆಡಂಗೆಯ* 
ಪೆಟ್ಟುಗೆ.' ಹೆಟ್ಟಗೆ, ಹೆಟ್ಟಿಗ್ಗೆ. ಹೆಟ್ಟುಗೆ (ನಾ). ೧. ಹೆಂಡತಿ; ಪತ್ನಿ: ಲಿಯಂ ಎಣ್ಣೆ; ಕಲ್ಲೆಣ್ಣೆ : ಪೆಟ್ರೋಲು ತುಂಬಿಸಿಕೊಳ್ಳುವುದಕ್ಕಾಗಿ 
ಜೆಟ್ಟಿಗ ಕಾಳಿಮಯಂಗು ಪೆ[ಟ್ಟು]ಗೆ ಶುಚಿ ಮಾರಕಬ್ಬೆಗಂ . . . ಪುಟ್ಟಿದ ಧಾರವಾಡದಲ್ಲಿ ಮೋಟಾರು ನಿಂತುಕೊಂಡಿದ್ದಾಗ ಆಕೆಯ ಚಿತ್ತ 
ನೊಳ್ಗಣ್ಣನೆನಿಸಿ ತಿಪ್ಪಗವುಂಣ್ಣ (68. 1, ೨9-೨೭ ; 1148). ಹೆಟ್ಟಗೆ : ೨. ಹೊಯ್ದಾಡತೊಡಗಿದ್ದಿತುು (ಕೋಣನ. ೪೨೬) ; ಹುರಿದ ಬಿತ್ತವನೆತ್ತಿ 
ಹೆಂಗಸು; ಸ್ತ್ರೀ: ಜಗದೊಳಿನ್ನಾವ ಹೆಟ್ಟಗೆ ಪಡೆದಳೊ (ಕೆಂಕಾರಾ. ಚೆಲ್ಲಿ. . - ಪೆಟ್ರೋಲ ಸುರಿದೆಲೆಲೆ ಗಿಡವಾಗಿ ನಳನಳಿಸಿ ಬೆಳೆ ಮರವಾಗಿ 


&-೪-೪). ಶೆಟ್ಟಿಗೆ, : ೧. ಭೂಪುಲರೆಲ್ಲರು . . . ಹೆಟ್ಟೆಗೆಯರ ಹಂಗು 

ಬಿಟ್ಟೋಡಿ ಭೀಕರಡವಿಯ . . . ಹೊಕ್ಕು (ಕೈಕನೀ. 0-೨90). ೨. ಹೆಟ್ಟಿಗೆ 

ಯಮಳ ಶಶಿಮೊಗದ ಬೆಳಗಿಂದೆ ಪೊರಮಟ್ಟು ಬರುಶಿರ್ದರು (ನಮೋ. 

ಹೆಟ್ಟುಗೆ: ೧. ಹೆಟ್ಟುಗೆಗೆ ಗುಜ್ಜುಗರೆದುದು. ಮೆಟ್ಟುವ 
ಮೆಲ್ನಡೆ (೪ಕಂತ್ಸ. 0೨-೭೫) ; ಹೆಟ್ಟುಗೆಗೆ ಪೇಟ್ಜ ಮಾತಂ ಪೊಟ್ಟೆಯ ಶಿಶು 
ಕೇಳ್ದುದೆಂಬುದಿದು ವಿಪರೀತಂ(ರರ್ಕುಶ. ೭-೪)- ೨. “ಹೆಟ್ಟುಗೆಯೆಂದು ವನಿತೆ” 
(ಕಣಣ.೬೨-೬೮೪)। ಹೆಟ್ಟುಗೆಯರೆಲ್ಲ ಮೂದಲಿಸಿ ಮುವಕ್ಮುಳಿಗೊಂಡು (ಹತಳಾ- 
೩-೩೦) ; ಅಜಂ ಕಪ್ಪಿನ ನಲ್ಬೊಟ್ಟಿಟ್ಟಂತೆವೊಲಂತಾ ಹೆಟ್ಟುಗೆಯ ಕನೀನಿಕಂ 
ಗಳ್‌ (ಉದ್ಮರಿ. ೩-೦೦೪). ೩. ಗೆಳತಿ; ಸಖಿ: “ಗೆಳತಿ ಹೆಟ್ಟುಗೆ ಸಖಗೆ 
ತೋರ್ಪ ನಾಮಂ” (ಕಳ್ಳಿ. ೨6); “ಗೆಳತಿ ಹೆಟ್ಟುಗೆಯೆನಲ್‌ ಸಖ” 
(ಕರುಂ. ೬3). ೪. ಕನ್ಮೆ: ಹೆಟ್ಟುಗೆಗೆ ಶಿವಯೋಗರಾಜ್ಯದ ಪಟ್ಟಗಟ್ಟುವ 
ರಂತೆ ನೊಸಲಿನೊಳಿಟ್ಟರಮಲವಿಭೂತಿಯನು . . . ಸುಮತಿ ನಿರ್ಮಳರು 
(ಕ್ರಕು. ೪-೩). ೫. ಹೆಣ್ಣುಮಗಂ.-ಕೂಸು : ಪುತ್ರನನು ಬೇಡಿದೆ ಡೆ 
ದೇವತೆಯಿತ್ತಳೇ ಹೆಟ್ಟುಗೆಯೆನು (ತಾಳ್ಮಳಾ. ೨೦-೨೦). 

ಪೆಟ್ಟುಮಣೆ, ಪೆಟ್ಟೆಮಣೆ (ನಾ). ೧. ಇ ಪೆಟ್ಟಣಿಗೆ: (೪) 
ಪೆಟ್ಟಿಮಣೆ: ೨. (ರಥದ) ಚಕ್ರಗಳ ವೇಗವನ್ನು ತಡೆಯುವ 
ಒಂದು ಬಗೆಯ ಸಾಧನ ; ಗೊದಮ : ಅವನ ಆತುರತೆಯ ತೇರಿನ 
ಗಾಲಿಗೆ ಬಲವಾದ ಪೆಟ್ಟೆಮಣೆ ಹಾಕಿದಂತಾಗಿತ್ತು ಹೆಂಡಶಿಯ ಹೇಳಿಕೆ 
(ಮುರೆನು. ೨೪೪). (ಪೆಟ್ಟು, + ಮಣೆ) 

ಪೆಟ್ಟುವೆರ್ಚು, (ಕ್ರಿ). ೧. ಅಹಂಕಾರಪಡು ; ಗರ್ವಿಸಂ ; ಸೊಕ್ಕು: 
“ ಪೆಟ್ಟುವೆರ್ಚು (ಪೆಟ್ಟುವೆರ್ಚು) ೨ ದರ್ಪೇ (ಗರ್ವಪಡು), (ಬೆಟ್ಟು 
ವೆರ್ಚು) ” (ಕಮರಾ) : ಮರಗಳೆ ಮುನ್ನಿತ್ತಿನಿಸಂ ಮರವಟ್ಟವು ಪೆಟ್ಟುವೆರ್ಚಿ 
ಕುದಿದಿತ್ತೊಡಮಿಾ ಧರಣಿತಲಕ್ಕವಿವೇಕಿಯಮರವಾನಸನೀವ ಚಾಗಮೇಂ 
ನಿವಿರ್ದಪುದೇ (6ರಿಫು. ೬-50) ; ವೆಟ್ಟುವೆರ್ಚಿ ಕಡುವೆಸನಂ ಮಾಬ್ಬ ಸೊಸೆ 
ಮಾವನ. ವಂಂಡೆಯಂ  ಬೋಟ್‌ಸಿದಳಿಂಬಂತೆ (ರರಾನ್ಮ. ೬-3೪). 
೨. ದೊಡ್ಡದಾಗು ; ಉಬ್ಬು : ಬೆಂದ ಮುತ್ತುಗಳಂತೆ ಪೆಟ್ಟುವೆರ್ಚದೆ 
(ರರ೯ಶ್ಮು. ೦೦-೩೭). [ಪೆಟ್ಟು 4 ಪೆಚುನ್ಮ) 

ಪೆಟ್ಟುವೆರ್ಚು (ನಾ). ಅತ್ಯಧಿಕವಾದ ಸಾಹಸ,-ಕೆಚ್ಚು : “ಪನ್ನತಿಕೆ. 
ಪೆಟ್ಟುವೆರ್ಚು, ತಕ್ಕು . . . ಅಣು ಈ ೮ ಪರಾಕ್ರಪುಂ” (ಕಠಸಾ- 
೫%-4೬೩). [ಪೆಟ್ಟೂ -- ಪೆರ್ಯು] 

ಪೆಟ್ಟಿ, « ಪೆಂಟೈ' ನೋ. 

ಪೆಟ್ಟಿ " ಪೆಟ್ಟಿ” ನೋ. 

ಪೆಟ್ಟಿ ಮಣೆ  ಪೆಟ್ಟುವ:ಣೆ' ನೋ. 

ಪೆಟ್ರೋಮ್ಯಾಕ್ಸ್‌ (ನಾ). ಸೀಮೆಎಣ್ಣೆಯ ಸಹಾಯದಿಂದ (ಉಜ್ವಲ 
ವಾಗಿ) ಉರಿಯುವ ದೀಪ : ಪೆಟ್ರೋಮ್ಯಾಕ್ಸ ಹಚ್ಚಿಸಿ ತರಿಸಲ.ಯಿತು 
(ತುಂಬಿಕೊ. 9೩). [+ ಇಂ. Potro + ?] 

ಪೆಟ್ರೋಲ್‌ “ಪೆಟ್ರೋಲು” ನೋ. 

ಪೆಟ್ರೋಲಿಯಂ (ನಾ). ಒಂದಂ ಬಗೆಯ ಖನಿಜತೈಲ: ಕರೆಯು ಹೋಗ 
ದಿದ್ದರೆ ... . ಬಳಿ ಪೆಟ್ರೋಲಿಯಂ ಅಥವಾ ಬೆನ್‌ರ್ಲಿನ್‌ ಉಪಯೋಗಿಸಿ 
ಎಣ್ಣೆ ಜಿಡ್ನನ್ನು ತೆಗೆಯಬಹುದು (ಗೃಹಏ- ೪0)- [+ RO. petroleum] 

ಪೆಟ್ರೋಲು, ಪೆಟ್ರೋಲ್‌ (ವಾ). (ಮೋಟಾರಂ ವಂಂತಾದ ಸ್ವಯಂ 
ಚಾಲಿತ ವಾಹನಗಳಿಗೆ ಉಪಯೋಗಿಸಂವ) ಶುದ್ಧೀಕರಿಸಿದ ಪೆಟ್ರೋ 


೦0-೨೭). 


80 


85 


46 


ಎನುವ ಗೆಳೆಯನೆ! (880: ೮೪-೫): ಪೆಟ್ರೋಲ್‌: ಇವನಪ್ಪ 
ಕೆಂಪೇಗೌಡನ ರಸ್ತೆ ಪೆಟ್ರೋಲ್‌ ಪಂಪಿನಾಗೆ ಕಸ ಗುಡಿಸುತ್ತಿದ್ದುದು 
ನಾನರಿಯೆನಾ ೪ (ರೆಂಗಂ. [೯-ಇಂ. Petrol] 
ಪೆಟ್ಲು 'ಪೆಟಲ್‌' ನೋ. 
ಪೆಟ್ಲುತುರುವೆ (ನಾ). (ಪೆಟಲಿಗೆ ಹಾಕಲು ಬಳಸುವ ಕುಯಿಗಳನ್ನು 
ಬಿಡುವ) ಒಂದು ಬಗೆಯ ಸಸ್ಯ : (೪. 
[ಪೆಟ್ಟು (ಎಪೆಟಲ್‌) 4 ತುರಂವೈ (-ತುಖುವೆ)) 
ಪೆಟ್ಲುಪ್ಪು 'ಪೆಟಲಂಪ್ರು' ನೋ. 
ಪೆಠಾರಿ '"ಏಟುರಿ' ನೋ. 


೨೬). 


'ಪೆಡ, ಹೆಡ್ಕ (ಸಪೂರೂ). "ಪೆಜಗು' ಎಂಬ ನಾಮಪದಕ್ಕೆ ಸಮಾಸದಲ್ಲಿ 


ಬರುವ ಆದೇಶರೂಪ : ಪೆಡವೆಂಬಾದೇಶಂ ಬಂದೆಡೆಗೊಳ್ಗುಂ ಪೆಜಿಗೆನಿಪ್ಪ 
ಶಬ್ದದೊಳ (ತಮುದ. ೦೩೩). `ಪೆಡಂಗೆಯ್‌', “ಪೆಡಂಮಗೇಟಿಖ್‌' 
ಪರಾ. ಐ "ಡ', «ಟಿ 'ಕಾರಗಳಿಗಿರುವಂತೆ ವ್ಯಾಕರಣಬದ್ಧವಾದ 
ಹತ್ತಿರದ ಸಂಬಂಧವು. "ಡ', «ಅ'ಕಾರಗಳಿಗಿಲ್ಲದಿರಂವುದರಿಂದ. 
« ಪೆಅಗು 3 ಶಬ್ದದ : ಸಪೂರೂ ಗಳಾದ «ಪೆಡ '. ಪೆಚಿ' ರೂಪ 
ಗಳನ್ನೂ ಪ್ರತ್ಯೇಕವಾಗಿ ಕೊಟ್ಟಿದೆ. ಹೆಡ್ಕ : 'ಹೆಡಕತ್ತು' ಪರಾ. 
ಪೆಡದೆಡಸಾರ್‌ » ಹಿಂದೆ ಹಿಂದೆ ಹೋಗು; ಹಿಂಬಾಲಿಸು ; 

ಪೆಡವೆಡಸಾರ್ದು ಸಾರ್ದವನ ನೇಹಿಗರೊಳ್‌ ನೆಜ್‌ ನೇಹವಾಂತೆಂ (ಕಳವ. 
೬-೦೬೦). [.-ಪೆಅಗು. / ತೆಲು. ಪೆಡ; ಪರ್ಜಿ, ಏಿಟ್ರೆಲ್‌] 

ಪೆಡಂಗಯ್‌ 'ಪೆಡಂಗೆರ್ಯ' ನೋ. 

ಪೆಡಂಗಲಸು (ಕ್ರಿ). ಮಂಗ್ಲರಿಸು : ನಡೆಯು ಕುಂಡಿತವಾಗಂ : ಕಿಜು 
ವೇಂಟೆಯ ನಾಯ್ಗಳಿಂದ (ಮು)ಟ್ಟುಪಟ್ಟ ಪೆಣ್ಮೊಲನಂತೆ ಭಯಮನೆಡ 
ಗಲಿಸಿ ಬೆಳ್ಳೋಟವೋಡಿ ಜವಂಗೆಟ್ಟು ಕಾಲ್‌ ಪೆಡಂಗಲಸೆ ಬೀಬುತ 
ಮೇಯುತ್ತುವೆಂತಾನುಮೆಯ್ದಿ (೫39ಕಿಶ್ರ- ೩೨೪೧ ನ). "ಎಡಗಲಿಸು' ಪರಾ. 

[ಪೆಡ (<“ಪೆಜಗು) 4 ಕಲಸು] 
ಪೆಡಂಗಾಲ್‌, ಪೆಡಗಾಲ್‌ (ನಾ). ೧. ಪಾದದ ಹಿಂಭಾಗ ; ಹಿಂಗಾಲು. 


೨. ಚತ:ಪ್ಪಾದಿಗಳಿಗೆ ಇರುವ ಹಿಂಭಾಗವ ಇಲಂ: ಪೆಡಂ 
ಗಾಲೊಳಡುಗಿದ ಬಾಲಮುಂ ಬಟ್ಟಿತ್ತುದ ಬರಿಯುಂ . . . ತೋಜುತ್ತುಂ 


ಸರಳಿಸಿ ಪಾಯ್ದು ಪೋಪ ಪೊಳ್ಳೆವಂದಿಯು ಕಂಡು (ಲರ: ೬-೦೬ ವ): 
ಪೆಡಗಾಲ್‌: ೧. ಪೆಡಗೂಲ್‌, ಪೆಡಗಯು* (ಕಶ್ಮಾನು- ೩೬೯ ಪ್ರಯೋ). 
[ಪೆಡ (ಇಪೆಅಗು) 4 ಕಾಲ] 
ಪೆಡಂಗೆಯ್‌, ಪೆಡಂಗಯ್‌, ಪೆಡಗಯ್‌, ಪೆಡಗೆಯ', ಪೆಡಗೈ, ಹೆಡ 
ಗಯ, ಹೆಡಗೈ (ನಾ). ಕೈಯ ಹಿಂಭಾಗ; ಹಿಂಗೈ: ಆತನುಂ ಪೋಗಿಯ 
ಪರಾಜಿತನೊಡನೆ ಮಹಾಯುದ್ಧಂಗೆಯ್ದು, ಗೆಲ್ಲು ಪೆಡಂಗೆಯ ೂದಿಯೆ 
ಕಟ್ಟಿ (ವಡ್ಮಾರಿಾ. 8೦-೨೩) ; ಅಂತೊರ್ವನು ಪೆಡಂಗೆಯ್ಯುಡಿಯಲ್ಕಟ್ಟಿ 
ಪೊಬಲ ಜನಂಗಳೆಲ್ಲಂ ನೆರೆದು ನುಡಿಯುಂತ್ತು೦ (ಸುಳುಮಾ, ೬-೩೩ ವ): 
ಪೆಡುಗಯ್‌ ; ಗಂಡನುಮಂ ಪೆಂಡತಿಯನೊಡಗೂಡಿ ಇರ್ವರುಮಂ ಪೆಡಂ 
ಗಮ್ಮುಡಿಯೆ ಕಟ್ಟಿಕೊಂಡು ಪೋಪರಂ ಕಂಡು (ನಶ್ಮಾರಾ. ೨೦-೨೨) ; 
ಪೆಡಮಾದೇಶಕ್ಕೆ -ಪೆಡಂಗೆಯ್‌. ಪೆಡಂದಲೆ (ಕಮರ. ೦೬೩ ಶ್ರಯೋ)- 
ಪೆಡಗಯ್‌ : ತಳಂಜರ್‌ ಪರಿತಂದು ಪರದನಂ ಪಿಡಿದು ಪೆಡಗಯ್ಮಂ ಕಟ್ಟೆ 
ಧರ್ಮಾಧಿಕರಣರಲ್ಲಿಗುಯ್ಕೊ (ಪಂಠಕಂ. ೦೯೨-೩) ; ಆಬಿಂದುವಿಗೆ_ಪೆಡಗಯ್‌. 
ಪೆಡದಲೆ (ಕರುರ- ೧೭೩ ಶ್ರಯೋ) ; ಪೆಡಗಯ್ಯ ಕಟ್ಟಿಸಿ. - - ನಡೆಯಿಸಿದನು 


ಪೆಡಂಗೈಸು 


(ಉಣ. ೩೩-೬೨) - ಹೆಡಗೆಯ್‌ ; ಪೆಡಗೆಯ್ಕಂ ಹಿಡಿದೀಟ್ಟು ಕಟ್ಟೆ... 
ಕರಸಿಮೆಂದಂ (68. 0೨-೯). ಪೆಡಗೈ; ಆ ವೂರ್ವನು ಪಿಡಿದು 
ಪೆಡಗೈಯಂ ಕಟ್ಟೆ ತಂದೆ.ಪ್ಪಿಸುವುದನ೦ (ಕಂಕತಂ- ೦೦೨-೦೬) ; ಮೋಹಾ 
ಸುರನ ಪೆಡಗೈಯನು ಕಟ್ಟಿ ಕೆಡಹಿದರು (ತ್ರಿ ಪುಸಾಂ- ೨೩-೨8) ; 
ಮೃಡನೆಲ್ಲರಂ ಕರೆಸಿ ವೆಡ್ದ[ಡ 3 ಗೈಗಳಂ ಬಿಡಿಸೆ ಸ್ತುಶಿಸಿದರ್‌ ಭಕ್ತಿಯಿಂದೆ 
(1೦೪. 43-46). ಹೆಡಗಯ್‌ ; ಮತ್ತೊಂದು ಬಾಣವ ಬಿಡಲಾಗಿ 
ಪದ್ಮನಾಭನ ಹೆಡ£ಡ 3 ಗಯ್ಮ ಕಟ್ಟಿತ್ತು (ಸರ್ವನ. ೩೬-೦೮೯); ಕಟ್ಟು 
ಹೆಡಗಯ್ಯನೆಂಬುಜದ ಹೊಸನೂಲಿಂದೆ (ಕಂ56. ೦8-68) ; ಹೆಡಗಯ್ಯ ಬಿಗಿದ 
ನೇಣಂ ಕೊಯ್ದು ಬಿಸುಟು (೫3೫. ೦೩-೧೨). ಹೆಡಗೈ : ನಳಿನಮುಖ 
ಹೆಡಗೈಯ ಬಿಡು (ಕುಠ್ಮಾ. ೨೦-೪); ಹೆಡಗೈಯ ಬಿಗಿದು ಕಟ್ಟಿದ ಕಳ್ಳೆಗಾ 
ಒಟ್ಟು ಸಡಲಿದಷ್ಟಕೆ ಸುಖವಹುದು (ಕಕಕ. ೧6-98) : ಒರ್ವ ಕಳ್ಳನ ಹಿಡಿದು 


೫೭೯೬ 


ಪೆಡಂಭೂತ 


ಹೆಡಂಮೆಟ್ಟ್ಟು 
ಅಳಗೆ ಇಂದು ಚಾತಿಜಾಯಿಲಂ ಫಪೋಗದೆ ನಿಂದು ಮುಳಿದಟ್ಟಿ ತಿರುಗಿ 
ನೋಡುತ್ತೆ . . . ವೆಡಂಬಾಯ್ಡಳಲಿಂ ಬಳಸುತ್ತಿರೆ-(ಗಿಂಳ. 6-009)- 
[ಪೆಡ( ಎವೆಕಗು) 3-ವಾಯರ್‌] 

(ನಾ). ೧. ಭೆಯಂಕರವಾದ ದೊಡ್ಡ ಭೂತ: 
ಪೆಡಂಭೂತಗಳು ಕುಣಿಯುವುವು. ತೆರೆಗಳ ಹೆಡೆಗಳ ಮೇಲೆ (80ಕರ. ೨-04); 
ಸ್ಕೂಲ್‌ನಲ್ಲಿ ಪ್ರತಿಯೊಬ್ಬರನ್ನೂ ಪರೀಕ್ಷೆಯ ಪೆಡಂಭೂತ ಹಿಡಿದುಕೊಂಡು 
ಬಿಟ್ಟಿತ್ತು (ಸ್ಮಾಮಿಸ್ಕೇ- ೩೪)- ೨. ತಂ೦ಬ ದೊಡ್ಡದು: ಅತ್ಮಲ್ಲವನು 
ವೆಡುಭೂತಮನೆ ಮಾಡಿದಿರಿ (ಕುೂರುನಾ. ೦೯-೬೯). ೩. ಪ್ರಾಚೀನ 
ಕಾಲದಲ್ಲಿ ಇತ್ತೆಂದು ನಂಬಲಾದ ಬೃಹೆದಾಸಾರವ ಒಂದು 
ಪಾ ಣಿ. ತೆಲು. ವೆನೂ ತ.  ಪೆಡವೆಣಗು ಅಥವಾ ವೆಡ-ಪಿರಿದು- 
ಹೀಗೆಯೂ ವ್ಯತ್ತತ್ತಿಗೊಂಡಿರುವುದು ಸಂಧ್ಯ? 


ಹೆಡಗೈಯ ಕಟ್ಟಿ ಕೊಂಡೊಯು್ವತಿರಲು (ಣುರುತಾ. ೭೩-೯೪೦) . 
[ವೆಡ( ಆ ಪೆಜಗು) 4 ಕೆಯ್ಯ) 
ಪೆಡಂಗೈಸು (ಕ್ರಿ). ಹಿಮ್ಮುಖವಾಗಿ ಮಾಡು: ಮುಳಿಸಿಂದಂ ಭೂತ 


ಪೆಡಂಮಗುಳ್‌ *ಪೆಡಂಮಗುಟು್‌' ನೋ. 
ಪೆಡಂಮಗುಳಿಸು (ಕ್ರಿ). ಹಿಂದಕ್ಕೆ ಬರುವಂತೆ ಮಾಡು: ಹಿಂದಿರುಗಿಸು; 
ತೀರ್ದಯ್ಯನುಸಿರನೆಂತೆುಂ ಪೆಡಂಮಗುಳಿಸುವುದಸದಳಂ(೨. «ರಾಶಿ, ೦೦೦-೨೬೦), 


ವೃಂದಂ ಕೊಳುಗುಳದೆಡೆಯೊಳ್‌ ಸಿಲ್ಕಿದಸ್ವಪ್ನರಂ - * « ತತ್ಕೇಶದಿಂದಂ 

ಬಿಗಿಬಿಗಿದುರದಾರ್ದುಂ ಪೆಡಂಗೈಸಿ ನಿಂಶಾಗಳೆ ಕಟ್ಟುತ್ತು೨ (೭: ೦3-೬೪)- 
[ವೆಡ («ಆ ಪೆಜಗು) + ಕೈಸು (ಆ ಕೆಯ್ಲು)] 

ಪೆಡಂದಲೆ, ವೆಡಶಲೆ, ಪೆಡದಲೆ, ಹೆಡತಲೆ, ಹೆಡದಲೆ (ನಾ). ೧. ತಲೆಯ 


36 


[ಪೆಡಂಮಗುಳ್‌ (ಎವೆಡುಮಗುಟು್‌)4+ - ಇಸ್ಮು) 


ಪೆಡುಮಗುಲು, ಪೆಡಂಮಗುಳ್‌, ವೆಡಮಗುಟು್‌ (ಕ್ರಿ). ೧. ಹಿಂದಕ್ಕೆ 


ಚಲಿಸು, ಹೋಗು : ನೆರೆದರಸುಮಕ್ಕಳೆಲ್ಲರಾ ಬಲ್ಲಂ ಕಂಡು ಬಲ್ಲರಂ 
ಪೊಡೆದಂತೆ ಪೆಡಂಮುಗುಟಕಿ (ಶಂರಾಶತಿ” 8-6೨ ನ); ಪಟಯಿಗೆ ಬಾಂಬೆ 


ಹಿಂಭಾಗ; ಹಿಂದಲೆ : ಪೆಡಮಾದೇಶಕ್ಕೆ-ವೆಡಂಗಯ್‌, ವಪೆಡಂದಲೆ ಪೆಡಂಮಗುಟ ಸೂತರೆಗ ತಿರೆ ವಾಹುಗಳತಿಜವದೆ ಪರಿಯೆ ರಥಂಗಳ್‌ 
(ಕರುವ: ೬೬೩ ಶ್ರಯೋ). ಪೆಡತಲೆ : ೧. ವಪಡಿಯಲನಿಂದಮೆಟಕಿಯಿಸಿ | 0 ಪರಿದುವು (8ಗ9- ೩-೬೨): 'ರಣರಭಸೋತ್ಕಟಂ ಧರೆ ಪೆಡಂಮಗುಲ್ಬಂತೆ 
ಪೆಡತಲೆಯಂ ಪಿಡಿದು ನೂಂಕುತ್ತಮರವಮನೆಯಿಂದಂ ಪೊಅಮಡಿಸಿ (ಅರಂಪು. 90-49)- ೨. ಹಿಂದಕ್ಕೆ ತಿರುಗಿ ಆಕ್ರಮಿಸು, ಎದುರಿಸು : 


(ವರಾಂ: 6೩೨೨ ನುಡಿಯೆ ನುಡಿಯೆ ನಾಲಗೆಯಂ ಪಿಡಿದು ಪೆಡತಲೆ 
ಯಿಂದುರ್ಚುವರ:ಂ (689ಫು. 5-68 5); ನೀವಿತ್ತಂ ಬರಲಾಗದೆಂದು 
ಪೆಡತಲೆಯಂ ಪಿಡಿದು ನೂಂಕಿ (ಫುಠ್ಕಾಸ್ತ್ರ - ೪-8 ಐ): ಓಡುಗೋಪದಿಂದ 
ತನ್ನಯ ಪೆಡತಲೆಯಂ ಪೊಡೆದು ಕಡಿವೆನೆಂದೆನುತಿರ್ದಾ ಕೊಡಲಿಯ ಕೈಯಂ 
ಪಿಡಿದಂ ಮೃಡಂ (ತ್ರ ಫ್ರಂ. 33-39). ೨. ಕತ್ತಿನ ಹಿಂಭಾಗ; ಹೆಡಕು: 
ಹೆಗ್ಗತ್ತು : ಸತಿಗೆ ಭಂಗಮಂ ಮಾಡಿದನಂ - - , ಪೆಡತಲೆಯಂ ಮೆಟ್ಟಿ 
ಕಿಟ್ರುಕೊಳ್ಳೆಂ ತಲೆಯಂ (ಕಣರ. ೪-೪೪). ಪೆಡದಲೆ : ೧. ವೆಡದಲೆಯ 
ಪಾವು ಸೋಂಕಿಲ ಕಿಡಿ ನಣ್ಣಿನ ಮೃತ್ಯು (8ಗ0ಿ. 8-೩೦); ಅಬಿಂದುವಿಗೆ 
ಪೆಡಗಯ, ಪೆಡದಲೆ (ಕಮರ. ೦೬೬ ಪ್ರಯೋ). ವಿ. ಚರನಂ ವೆಡದಲೆಯಂ 
ಪಿಡಿದು ನೂಂಕಿಸಿದನವನೀಶಂ (ರಕಕು- 6-೩೦೪). ೩. ಹಿಂಭಾಗಕ್ಕೆ 
ತಿರುಗಿಕೊಂಡಿರುವ ತಲೆ; ಹಿಮ್ಮುಖವಾಗಿರುವ ತಲೆ : ಎಮ್ಮಂತಲ್ತ 
ವರ ರೂಪು. . . ಕೆಲರ್ಗೆ ಪೆತದಲೆ ; ಕೆಲರ್ಗೆ ಬಿಡುದಲೆ (6ದ್ಮುತ. ೪೪-೪). 
ಹೆಡತಲೆ : ೧. ಹೆಡತಲೆಯ ಮಾತ ಬಲ್ಲರೆ ಪ್ರಸಾದಿ (ಸರ್ವವ. 0೭೦-6೦೩): 
ಹೆಡತಲೆಗೆ ಮೋಹಿ ಕಯ್ಕೆತ್ತಿ ಕಂಧರ ಹಜ೯ಯೆ ಹೊಡೆಯಲನುವಾದೆಂ 
(೫599. ೦೩-೦೨); ಸರಸಿಜಾಸನನಂದು ನೊಸಲಲಿ ಬರೆದ ಲಿಏ ಹೆಡತಲೆಗೆ 
ಹೋಹುದೆ (0ಸಫು. 9೬-ಂ೩); ಹೆಡತಲೆಯು ತುಆಕಸುವರೆ ಹಾವಿನ 
ಹೆಡೆಯುನಕಟಾ (ಕುರ್ಯಾಸ. ೦೪-೩೭); ಮುನಿಪನುತ್ತರದಲಗು ಬೆನ್ನಲಿ 
ಮೂಡಿದುದು ಹೆಡತಲೆಗೆ ಸಾರ್ದುದು (ಕೊರ. ೦-೯-೨೮). ೪ಉ. 
ಹಿಂಭಾಗ; ಹಿಂದುಗಡೆ; ಹಿಂಬದಿ : ಆರ್ತಿಯಾಗಿದೆ ಬದುಕು ಸಾಯ 
ಲಾಜ್‌ನೂ ಎನಲು ಮೃತ್ಯು ಹೆಡತಲೆಯಲ್ಲಿ ನಗುತಿರ್ವಳಯ್ಕ (ಶುರಂದ- 
೨-೬೦-೪); ಮೊಗಲರು ಹೆಡತಲೆಯ ಗಂಡವನ್ನು ಮರೆತು ಮನೆಗಳನ್ನು 
ಸೂರೆಗೊಳ್ಳುವುದಕ್ಕೆ ಹೊರಟರು (ರಕ್ರಶಿ. ೬6). ಹೆಡದಲೆ: ೧. ಶಬರ 
ಸಂಕುಲವ ಸೀಳಿ ಹೆಡದಲೆಯಿಂದಲುಗಿಪೆನು ನಾಲಗೆಯನು (೫ವಂಕ. ೬-೭). 
[ಪೆ (-ಆ ಪೆಅಗು) + ತಲೈ) 
ಪೆಡಂಬಾಯ್‌ (ಕ್ರಿ). ಹಿಂದಕ್ಕೆ ನೆಗೆ, ಹಾರು, ಜಿಗಿ: ಮತ್ತಮವ 


“0 


45 | ಪೆಡಂಮೆಟ್ಟು. 


ಆಗಳಾ ಕಳಕಳಕ್ಕೆ ಮುನ್ನೀರೆ ಮೇರೆದಪ್ಪಿದಂತೆ ಬೆಂದಗುಳ್ತು ಬರ್ಪ 
ಮಾರ್ಪಡೆಗೆ ಕಡೆಗಾಲದ ಕೃತಾತನಂತೆ ವೆಡುವುಡುಟ್ಟು (ಕಣಕ. 
೬೨೩೪ 5). ೩. ಅಡಿಮೇಲಾಗು; ಬೋರಲಾಗಂ: ನೆಲಂ ಪೆಡಂಮಗುಟ್ಟು 
ಕವಿದಿಕ್ಕಿದಂತೆ ತೊಟ್ಟನೆ ಪುಟ್ಟಿದತಿಭಯದಿಂ ವಿಭಂಗಮನರಾಗಿ . . - 
ಮೂದಲಿಸುತ್ತುಂ (ಕುಳುಚತಿ, ೦೦-೪೨ ಠ)- ೪. (ಆಲಂ) ಕುಂಸಿ; ಕುಗ್ಗು ; 
ಉರಗೇಂದ್ರಂ ಪೆಡೆಗಳ್‌ ವೆಡಂಮಗುಲ್ವ್‌ನಂ ಪೊತ್ತಿರ್ದ ವಿಶ್ವಂಭರಾಧರಮಂ 
ತನ್ನ ಭುಜಾಗ್ರದೊಳ್ತೆಳೆದು (ಬಣತ್ರಿ- 6-08). ಸೆಡಂದುಗುಳ್‌ ; ೧. 
ಮೋದಿದ ತಾಳವಟ್ಟದೊಳ್ಳಂದ ವೆಣ ಪೆಡಂಮಗುಳೆ ಕಣ್ಣೆಸೆಗುಂ ಜವ 
ನೇಜ್‌ದೊಂದು ಜಕ್ಕಂದೊಳದಂತೆ ಸೇವುಣಘರಟ್ಟನೆ ವೀರವಿಳಾಸೆಸಿಂಧುರಂ 
(ಎಳ. vi ತಳ. ೪3-೪೬; 1190)- ಪೆಡಮಗುಟತ”: ೧. “ಪೆಡಮಗುಟ* 
(ವೆಡಂವುಗುಟತ್‌). -ಪರಾಖ್ಮುಖೇ (ಹಿಂದಿರುಗು) * (ಕರುರಾ)- 
[ಪೆಡ (೭ ಪೆಆಗು) --ವಂಗುಟಿತ*) 


ಪೆಡಂಮೆಟ್ಟು,, ಪೆಡವೆ:ಟ್ಟು, (ಕ್ರಿ). ಹಿಂದಕ್ಕೆ ಸರಿ; ಹಿವ್ಮೊಟ್ರೂ: 


“ಅಕ್ಕುಳಿಸಿತೆಂದುಂ , . . ಪೆಡಂಮೆಟ್ಟಿತೆಂದುಂ - . . ಪಾರಗೆಯ್ಕೆಂದುಂ.- 
ಈ ೧೩ ಅವಸರಣಕ್ಕೆ ಪೆಸರ್‌” (೪8೫. ೬೨-೬); ಮುಳಿಸಿಂ ಮುಟ್ಟುವ 
ನಾಯ್ಗಳನೆ ತುಂಡಿಸಲ್ಕೆಂದುಣ್‌ ಕೆರ್ಗುಟಂ ತೆ ` ಮುಂದಟ್ಟಿ ಪೆಡಂವೆ 
[ಕಾ೫೦.ಮಂಂ]ಟ್ಟುತೆ ಸೂಕರನಡರ್ದು ಸಾರ್ದುದು ಮೆಳೆಯಂ (ಗಿಕ. 0-009); 
ಚಂದ್ರ ಮಣಿಕುಟ್ಟಿ ಮಂಗಳಂ ತಿಳಿಗೊಳಂಗಳೆಂದಡಿಯಿಡಲಂಜಿ ಪೆಡಂಮೆಟ್ಟುವ 
ಕಿಜುವೆಂಡಿರಂ (6:84. ೨-04೬ $)- ಪೆಡಮೆಟ್ಟು : ವೆಡಮೆಟ್ಟಿದನಾಂಛ್ರೂ 
ಮಗಧಂ ಮುಅಕಿಗಡೆಗೆ ಜಗುಳ್ಹಂ (ಕಯ. ೭-೬); ಉರಿಯನುಗುಳುವ 
ಫಣಿಯ ಗರಳವನು ಕಾಣಲ್ಕೆ ಗರುಡ ತಾನಾದಡಂ ಪೆಡಮೆಟ್ಟುವಂ (ಕಾಕಕ. 
೪-000); ವೆಡದೆಟ್ಟದೊಂದಡಿಯನಾದೊಡಂ ರಣದಲ್ಲಿ ಹೊಡೆದಾಡುವುದು 
(60. ೨-೩€)- [ವೆಡ (ಆ ಪೆಆಗು) --ಮೆಟ್ಟ್ಟು) 

ವೆಡವೆಂಟ್ಟು, ಹೆಡಮೆಟ್ಟು (ನಾ). ಹಿಂದುಗಡೆ: 
ಹಿಂಭಾಗ; ಹಿಂಬದಿ : “ಪೆಅತು ಪಿಗಡೆ ವೆಡಂಮೆಟ್ಟ್ರುಅ? ಪೆಅಗುಂ 


ಪೆಡಕಟ್ಟು 


ಪಿಂತೆ ಪಂತಿಲೆನೆ ಹಿಂದೆನಿಕುಂ” (ಕಂಕಳು. 0೩೬). ಪೆಡಮೆಟ್ಟು: “ಪೆಡಮೆಟ್ಟು. 
ವೆಜಗು, ವೆಅತು, ಪಿಂತಿಲ್‌ ಈ ೪ ಪಿಂಗಡೆಗೆ ಪೆಸರ್‌”(ಕಠಸ. ೬೩-೪೩8); 
ಆ ಪದಾತಿಬಲದ ವೆಡಮೆಟ್ಟಿನೊಳ್‌ ಹೂಡಿದ ಕುದುರೆಯ ನೀಡಿ ನೆಗೆದ 
ಪಳವಿಗೆಯ (೧೦೪. ೬-೩೩ 5). ಹೆಡಮೆಟ್ಟು : ತುರಗದ ಹೆಡೆ£ಡ) 
ಮೆಟ್ಟಿನ ಗಜಘಟೆಯ ಸಂದಣಿಸದ ರಥತತಿ ವೆಲ್‌ಯಲ್‌ (ರೀರೇಶ. ೨-೩೩): 
ಹೆಡಬೆಟ್ಟಿನೊಳಲಗಂ ಕೊಂಡೆಯ್ತಂದೊಡನೆ ಬೆರಸಿ ಕೆಲಕಿಲಬರ್ಬೀರರ 
ಕಡಿಖ:ಡವ ಮಾಡಿದಂ (ಳುಮುಣ. 6-80). [ ಆಪೆಡಂಮೆ ಟ್ಟು? 

ಪೆಡಕಟ್ಟು .ಪೆಡಗಟ್ಟು' ನೋ. 

ಪೆಡಕು. ಹೆಡಕು (ನಾ). ೧. ಕಶ್ತಿನ ಹಿಂಭಾಗ ; ಹೆಗ್ಗತ್ತು : ಕಡಲು 
ದಾಟಿದ ಬಲುಧೀರನೆ , , . ಪೆಡಕಿಲಾಸನವಿತ್ತಿ ದಂತಗೆ (ಕ್ರಸಕೀ. 5-೩). 
ಹೆಡಕು : ೧. "ಫಾಟಾ, ಅವಟುಃ , ಕೃಕಾಟಿಕಾ- ಈ ೩ ಹೆಡಕು” 
(ಹಾಯು: 6೭.೩೭೦) : ಫಣಿರಂಜನೆಂಬನ ಹೆಚಕು ಮಣಿದುದಂ (ಸಂಳಶ. 
೨೦೨೬೪) : ಹಾಲಿನ ಸವಿಯ ನೋಡುವೆ ಬಡಿಗೆಗಾಣದೆ ಹೆಡಕ ಮೋಡಿಪ 
ರಾಮಬಾಣವಿರೆ (998ರ. ೦6-೪೯) : ತುಡುಗುಣಿಗಳು...ಹವಿಗೊಂಬಮರ 
ನಿಕರದ ಹೆಡಕ ಬಾರಿಸಿ ಬಾಚುತಿರ್ದರು ಬಾಯ ತುತನ್ತಿಗಳ 
(ಕೊರರಾ, ೦-೧೦-೪). 2. (ಕೋಟೆ ಮುಂತಾದುವುಗಳ ತುದಿಯ) 
ಹಿಂಭಾಗ,-ಹಿಂಬದಿ ; ಕೇಳು ಬಳಿಕಕ್ಷೀಣಬಲಂ . . . ಮುಡುಘುಡಿಪ 
ಕೋಪದಲಿ ದುರ್ಗದ ಹೆಡಕು ಪರಿಯಂತೇಣ: ಪ್ರರ ಗಡಬದಿಸಿ ಬೆಚ್ಚಿತು 
(ಕೆ.ರಂ»- 9-೬-೨೦)- [ದೇ.॥ ತಮಿ. ಪಟಣ್ಯು : ತುಳು. ಪೆದಂಗ್‌) 

ಪೆಡಕೆಡಪು (ಕ್ರಿ). ಹಿಂದಕ್ಕೆ ತಳಿ : ಹಿಮ್ಮುಖವಾಗಿ ಬೀಳಿಸು: 
ನಡೆಸಾರಂ ನೆಲವ: ಗೆ ಪೆಡಕೆಡಪುವ ಡೆಗ್ಗೆ (ಕ್ರಿಕಂ. ೩-00). 

[ ಪೆಡ (ಆ ಪೆಜಗು) + ಕೆಡಪು) 

ಪೆಡಗಟು್ಟು. ಪೆಡಕಟಂ್ಬ, ಹೆಡಕಟ್ಟ್ಯು, ಹೆಡಗಟ್ಟು (ನಾ)- (ಶಿಕ್ಷೆಗಾಗಿ) 
ಕೈಗಳನ್ನು ಬೆನ್ನಿನ ಹಿಂದೆ ಸೇರಿಸಿ ಕಟ್ಟುವ ಕಟ್ಟು; ಹೆಡಮುರಿಗೆ : 
ಹಿಂಗಟ್ಟು : ಶೇಷಂ .. . ಅಲಘುಬಿಲೇಶಯಪಾಶದಿನೋವದೆ ಬಲ 
ಯಂತ ರವಿಕೀರ್ತಿಯ ತೋಳಂ ಪೆಡಗಟ್ಟಂ ಕಟ್ಟಿದನು (8ಯಳಾ. 

ಕೆಟ್ಟು ನುಡಿದ ಪೊಳಲಧಿಕಾರಿಯ ಪೆಡಗಟ್ಟಿನಿಂತಂದೊಪ್ಪಿಸಿದರು 

(ಕುರಾಸಾಂ. ೦೦-೫೨). ಪೆಡಕಟ್ಟು ; ವೆಡಕಟ್ಟ ಕಟ್ಟಿ ಮಂಡೆಯ 

ಕೆದಜಕಿಕೊಂಡು ಕಡಿವೆವು ತಲೆಯನೆಂದೆನುತ (ಶ್ರಠಂತ. ೨-೦೪೭). 
ಹೆಡಕಟ್ಟು : ಸಂಕೋಲೆ ಹೆಡಕಟ್ಟು ಹಾಕಿದ್ದುಗ ಕಂಡರೆ ಆರೋಗ್ಯ... - 
ಬಲಿತ ಪೈರುವುಳ್ಳ ಭೂವಿಯಂ ಕಂಡರೆ ಐಶ್ವರ್ಯವು (ೌೌಗಂಠಿ. ೩೪೦೧-೦೪); 
ಗಂಗಾತೀರದಲ್ಲಿ ನಿದ್ರೆಹೋಗುವ ಭೀಮನನ್ನು 
ಮಧ್ಯದಲ್ಲೆತ್ತಿ ಹಾಕಲು (ಕೃಣಾ. 4೩). ಹೆಡಗಟ್ಟು : ಪುಷ್ಟೋದೃವ 
ಹೆಡಗಟ್ಟಿಗೀಡಾದ (ಕೋಳ. ೦೯೬-೬೨): ಕರಮೆ ಹೆಡ್ಮಕಾಕಾಂ. ವೆಡೆ] 
ಗಟ್ಟಿನಿಂ ಕೈಸಂಕಲೆಗಳು ಮಿಗೆ. . . ನಡೆಗುಆಅಗಳಂ ಮಾಡಿ (ಕಾನಂತ. 
೪-060); ರಾಯ ಕೋಪಾಟೋಪನಾಗಿ ತನ್ನ ಶಕ್ತಿಯಿಂದ ಅವನ 
ಮಾಯೆಯ ಗೆದ್ದು... ಹೆಡಗಟ್ಟ ಕಟ್ಟಿ (ಉತ್ತಿ. ೬೪): 

[ ಪೆಡ ( ಎ ಪೆಆಗು) 4 ಕಟ್ಟು 

ಪೆಡಗಡೆ (ನಾ). ಹಿಂಬದಿ ; ಹಿಂಭಾಗ: ಪೆಡಗಡೆ ಸಾರ್ಚಿದೊಂದು ಕರ 
ದಿಂದೆಳೆದೋರೆದುಜುಂಬಂ (೫10. ೬-೨೦೨). [ಪೆಡ ಎ ಪೆಜಗು) 4 ಕಡ್ಕೆ) 

ಪೆಡಗಮ್‌ 'ವೆಡಂಗೆಯ್‌” ನೋ. 

ಪೆಡಗಾಲ್‌ - "ಪೆಡಂಗಾಲ್‌' ನೋ. 

ಬೆಡಗುಡಿ, ಹೆಡಗುಡಿ (ನಾ). ೧. ೬ ಪೆಡಗಟ್ಟು ; ಬಟ್ಟೆಯೊಳೊರ್ವ 
ಪ್ರಾಯದವನಂ ಪೆಡಗುಡಿಯಂ ಕಟ್ಟಿ ಕೊಲಲ್ಲೋಗುತ್ತಿದೆ (ಭಿಕ್ಕಾಸ್ರ - 
೩-೬ ತ್ರ; ಕವೂಲಜಮುಖ್ಯರಂ ವೀರಭದ್ರನತಿಕೋಪದಿಂ ಪೆಡಗುಡಿಯ 
ಕಟ್ಟಿ ಭೂತಾಳಿಗಳ ವಶಕಿತ್ವನು (ಕಭನ್ಸ- ೩೦ ಸೂತ). ಹೆಡಗುಡಿ : ೧. 


೭೩-೪೭); 


ಹೆಡಕಟನ್ಬಿಕಿ ಗಂಗೆಯ] 


೫೭೯೭ 


36 


406 


ಪೆಡಮೆಟ್ಟು, 


ದೃಢವಿರಬೇಕು ಲಿಂಗಾರ್ಚನೆಯಲ್ಲಿ ದೃಢವಿಲ್ಲದವನ ಹೆಡಗುಡಿಯ ಕಟ್ಟಿ 
ಎಡಹಿ ಬಿಡುವ ಭವದಡಿಗೆ (ಸರ್ಕರ: ಕ. ೦68-೬೦೩) ; ಹೊಡೆಯುಲೆಂದತಿ 
ವೀರ್ಯನನುಗೆಯ್ಕೆಲು ತಡೆಯದಾಗಳೆ . , . ಹೊಡೆಮ ಹೆಡಗುಡಿಯ 
ಕಟ್ಟಿದನಾತನೆಂ (ಕುಶುಾ- ೬-೩9) : ದೈತ್ಯನ ಜಡಿದು ವಾರುಣವಾಶದಲಿ 
ಹೆಡಗುಡಿಯ ಬಿಗಿದನು (ಕಳಾ. ೪-06-36). ವಿ. ಹಿಂಭಾಗ ; 
ಹಿಂಬದಿ : ನುಡಿಯದಚು ವಣಿನಗ್ರಹದ ಹೆಡಗುಡಿಯಲಿದ್ದೂದು ರಾಯ 
ಕುಲವು (ಕುಠ್ಕಾಕೆ. 6-98). [ವೆಡ (ಆಪೆಅಗು) -- ಕುಡ್ಮಿ?] 

ಪೆಡಗುಡಿಗಟ್ಟು. ಹೆಡಗುಡಿಗಟ್ಟು (ಕ್ರಿ). ಕೈಗಳನ್ನು ಹಿಮ್ಮುಖವಾಗಿ 
ಕಟ್ಟು ; ಹೆಡಮುರಿಗೆ ಹಾಕು ; ಪಿಡಿದೆಟತಂದು ಮುಂದಲೆಯನಾಗ್ರಹದಿಂ 
ಪಿಡಿದೊತ್ತಿ ಹಗ್ಗದಿಂ ಪೆಡಗುಡಿಗಟ್ಟಿ (ಪ್ರಕ್ಕಾತ್ರ- ಅಂತ್ಮಜನ 
ನನುನಯದೆ ಪಿಡಿದು ವೆಷಗೂಡಿಗಟ್ಟಿ ತನ್ನಿ (60೫. ೦೦ ೩-೨೩) ; 
ರಥಾಶ ಮಂ ಕೊಚ್ಚಿ ವೆಡೆ£ ಡು ಗುಡಿಗಟ್ಟಿ ವಿಧಿಯನಂಬಿ೨ ಮತ್ತೆ ವೀರ 
ಭದ್ರಂ ಕೆರಳುತೈತಂದನಂ (ಕಬು. ೩೦-೩೨). ಹೆಡಗುಡಿಗಟ್ಟು : ನಾ 
ನಿನ್ನ ಹೆಡಗುಡಿಗಟ್ಟಿ , ನಿನ್ನಸುಗಳೆಯುತಿರಲು (ಕರಂತ: ೦೩-೪೬); ದಿಂಡು 
ಗೆಡೆವಂತೆ ಒಳಗುದ್ದು ' ಹೊಣಗುದ್ದಿಕ್ಕೆ ದಂಡಿಸಿ ಬಳಿಕ್ಕ ಬಲುಹೂಸಿ ಹೆಡ 
ಗುಡಿಗಟ್ಟಿ[ ಕಾಣ. ಪೆಡಗೈಗಟ್ಟಿ, ಹೆಡೆಗೈಕಟ್ಟಿ ]1ಕೊಂಡು ಬರ್ವಾಗಳು 
(ತರ್ಮುಳೌ. ೪.೧೪). [ಪೆಡಗುಡಿ 4 ಕಟ್ಟು] 

ಪೆಡಗೆ `ಪೆಟ್ಟಿಗೆ' ನೋ. 

ಪೆಡಗೆಪಾಗು (ನಾ). ಬುಟ್ಟಿಯಾಕಾರದಲ್ಲಿರುವ ರುಮಾಲು. 
ಮುಂಡಾಸು: ಪೆಡಗೆವಾಗು ದಡಿದೋತ್ರದ ಹಂಡಪಂಡ 
ಮಟ್ಟಿಗರೆಸೆದರ್‌ (೫2೩ರ. ೩-೦೪). ([ಪೆಡಗೆ (< ಪೆಟ್ಟಿಗೆ) + ಪಾಗ್ಯು) 

ಪೆಡಗೆಯ* 'ಪೆಡಂಗೆಯ್‌' ನೋ. 

ಪೆಡಗೆಯ್ಗಟ್ಟು (ನಾ). ಇ ಪೆಡಗಟ್ಟು : ನಿನ್ನ ಪೆಡಗೆಯ್ಸ[ಟಿ]0 ಶರದಿಂ 
ಬಿಡಿಸಿದನಲ್ಲನೆ ಸರಿತ್ಲುತ೨ (ಶಂಶಠಾ. ೬- ೫೩). 

[ವೆಡಗೆಯ* ( ಎ ಪೆಡಂಗೆಯ್‌ ) + ಕಟ್ಟು) 

ಪೆಡಗೈ "ಪೆಡಂಗೆಯ್‌' ನೋ. 

ಪೆಡಗೈಗಟ್ಟು (ಕ್ರಿ)- * ಪೆಡಗುಡಿಗಟ್ಟು; ಪೆಂಡಿರೆಲ್ಲಂ ಪರಿಚಾರಕಿಯರಂ 
ಕೂಡಿಕೊಂಡಜ್ಜಗಂಪಿನಪ್ಜರಂ ಏಡಿದುರುಳ್ಳಿ ಚೆನ್ನಸಂಕಲೆಯಿ೨ ಪೆಡಗೈಗಟ್ಟ 
(ಅರ್ಥಕೇ. ೩-3 ನ); ಪಿಡಿದು ಪನ್ನಗಪಾಶದಿಂ ವೆಡಗೈೈಗಟ್ಟಿ 
0೯-೦೭೭). [ಪೆಡಗೈ ( «ಎ ಪೆಡುಗೆಯ್‌ ) 4 ಕಟ್ಟು) 

ಪೆಡಗೊಳ್‌ (ಕ್ರಿ). ಕುಗ್ಗು: ಕುಸಿ: ನೆ[ಣಕಾ. ಪೊ]ಕ್ಕ ಕದಂಪು ಪತ್ತಿ 
ವೆಉಕ.ದೆಡೆ £ ಡ 3 ಗೊಂಡ ಕೊರಲ್‌ . . . ಅಕ್ಕುಲ್‌ಸಿದ. ಪೆರ್ಬಸಿಅ 
ಗುರ್ವಿಸೆ ಬಂದನದೊರ್ವ ಪಾರ್ವಂ (6ಂಚ- ೬-೩೬) - 

[ವೆಡ ( ಆ ವೆಜಗು) -. ಕೊಳ್‌) 

ಪೆಡತಲೆ "ಪೆಡಂದಲೆ' ನೋ. 

ಪೆಡದಲೆ "ಪೆಡಂದಲೆ' ನೋ. 

ಪೆಡಪೌಜು (ನಾ). ಯುದ್ಧದಲ್ಲಿ ಹಿಂಭಾಗದಲ್ಲಿ ನಿಲ್ಲಂವ ಸೈನ್ಯ: 
ಹಿಂಚೂಣಿ ; ಪೆಡಪೌಜಿನೊಳೆೊಟ್ಟೈಸಿದ ಮದಮಾತಂಗದ ಬಲ್ವಿಣಿ 
ಲೆ.ಅಕಿದ ಕದನೋದ್ಧ ತವಪಾನುಷರೆನಿಪಗ್ಗದ ವತಾವತಿಗರ್‌ .. . ಹಾಣಾ 
ಹಣಿಯಿಂದ ನಿವಿರ್ಚಿದರು (೩ಯಳಾ. ೬). 

[ ಪೆಡ (ಆ ಪೆಅಗು)--ಪೌಜು (ಆ ಫೌಜು)] 

ಪೆಡಮಗುಟು” "ಪೆಡಂಮಗುಟು' ನೋ. 

ಪೆಡಮೆಟ್ಟಿಸು (ಕ್ರಿ). ಹಿಮ್ಮೆಟ್ಟಿಸು; ಹಿಂಜರಿಯಬವೇತೆ ಮಾಡು ; 
ಅಡಕಕೆ ನಿಲ್ಲದಾಸೆ ಮನಮಂ ವೆಡಮೆಟ್ಟಿಪ ಲಜ್ಜೆ (8೪0. ೪-೦೨೫): 

[ ಪೆಡಮೆಟ್ಟೂ ( ಎ ಪೆಡಂಮೆಟ್ಟ್ಟು) 3. - ಇಸ್ಟು) 
ಪೆಡಮೆಟ್ಟು, .ಪೆಡಂವೆಂಟ್ಟು,' ನೋ. 


8-೩೦); 


(ಕೇಏಿತಿಸಂ, 


ಪೆಡಮೆಟ್ಟೂ 


ಪೆಡಮೆಟ್ಟು "ವೆಡಂಮೆಟ್ಟು' ನೋ. 

ಪೆಡಲು (ನಾ). ಬೈಸಿಕಲ್ಲನ್ನು ನಡೆಸುವವನು ಕಾಲು ಇಡುವುದಕ್ಕೂ 
ತುಳಿದು ಅದನ್ನು ಮುನ್ನಡೆಸುವುದಕ್ಕೂ ಅಳವಡಿಸಿರುವ ಸಾಧನ : 
ತನ್ನ ಉ:ಲೊಂದನು ಪಡರಿನ ಮೇರಿಟ್ಟು...ಸೆ ೈಕಲ್ಲಿನಿಂದಿಳಿದಿಳಿಯದಂತಿರ್ಪನು 
ನಿಟ್ಟಿಸುತಾತೆ ಬರ್ಪುದನು (ಕಂಠ್ರ 0. 0೦೬೪-೩೩). [*- ಇಂ. pedal) 

ಪೆಡಸರ (ನು). .ಸೊಕ್ಕು ; ಗರ್ವ: ಅಪ್ಪಾಜಿಯವರ ಗೆಳೆಯ ಅಂತ 
ಅವರದು ಆಸು ಪೆಡಸರ (940. ೦೯೪): ( + ತೆಲು, ಪೆಡಸರ ] 

ಪೆಡಸಾರ್‌ (ಕ್ರಿ). ಹಿಂದಕ್ಕೆ ಹೋಗು; ಹಿಂಜರಿ; ನರವುಮಂ ಬರಿ 
ಯುಮಂ ಪತ್ತಿ ತೆಗೆದು ವೆಡಸಾರ್ವ ನದಿಗಳುವುಂ (ಶಂಶಕಾ- ೦೩-೩೩ ಬ): 
ಪೆಡಸಾರ್ದಂ ನೆಲೆಎಡಿದಂ ಪಡಿಬರಿಸಿದುಬೀಕಯದೋಡಿದಂ ನಿಡು 
ವಯಣಂ (ಕ್ರತಿ. 90-8). (ವೆಡ (ಎಪೆಕಿಗಂ) 4 ಸಾರ್‌) 

ಪೆಡಸು, ಪೆಟಸು, ಹೆಡಸಂ (ನಾ). ೧. (ಲೋಹದಂತೆ) ಗಡುಸಾಗಿರು 
ವುದು; ಬಿರುಸಾಗಿರುವುದು : ಪೆಡಸಾದ ಲೋಹವಾದರೂ ಕರಗಿ 
ಗಟ್ಟಿಯಾಗುವಾಗ. ವಿಕಾಸಗೊಳ್ಳುವ ಗುಣವನ್ನು ಪಡೆದಿದೆ. (ಕಂಕೋ. 
1 ೦೯೬)- ವಿ. ಭಂಗುರತೆ : ನೀರೆಲ್ಲ ಮೈಯುಂಡು ಸೂಜೆಗಳ ಪೆಡಸು 


ಕಡಿಮೆಯಾಗುತ್ತದೆ (8ಬಂಬಯಿ. 6 ಇ-096). ೩. ಕಾಠಿಣ್ಯ : 
ನಿಷ್ಠುರತೆ ; ಒರಟುತನ : ಮಮತೆಯನ್ನುಳದು ವೆಡಸಿಂದಿರಲು 
ಒರ್ವೆಯಿಂತೆಂದಳು  (ಕೆಂಳಾಕಾ. 3-00-00); ನಿನ್ನದೂ ಬಲು 


ಪೆಡಸು! (ಎ೪೪: ೩9). ೪ಉ. ಕಪ್ಪ; ಎಡರು; ಬಿಕ್ಕಟ್ಟು: ವೆಡಸಿನ 
ಹಾದಿಗೆ ಪೆಟರಲ್‌ ಚಲದಂಕರೊಲ್ಲು ಬೂಡಿಗೆ ಸಲೆ ನಡೆವರ್‌ (ಮೃತರು. 
೬-೦೪); ದಾರಿ ಬಹಳ ಪೆಡಸು (ನಾಲಾ. ೪). ಖೆಟಸು : ೩, ಇನ್ನೆಬರಂ 
ಕೊನೆವರಿದು ನೀಟ್ಕರಿಸಿದ ಬಟ್‌ಯ ಬಟ್‌ಯಿಾಾಗಳ್‌ ತನ್ನೊಳ್‌ ತಡೆದುದೆಂ 
ದೊಂದು ಬಾಗುಳ ಪೆಲಿಸಿನಗವಟ್ಟಾಗಳುಮಾ ಕತದೊಳಿ ಬಗೆಗೆಟ್ಟಿರ್ವ 
ರಾಯನೋಲಗಕೊರ್ಮೆ' ಜಾಬಾಲಿಮುವನಿವು ಬಿಜಯಂಗೈದಂ (ರಾರಾಕ್ಕ. 
909-390). ೫. ಕದನ: ಹೋರಾಟ (?) : '"ಪೆಬಸೆಂದು ತೋಟಿ 
ಯೊಳ್‌” (ಕರಾ. ೩೪). “ಪೆಣಸು', ಪರಾ. ಹೆಡಸು: ೬. ಬಿಂಕ; 
ಗರ್ವ : ತಾವೇ ಅಪ್ಸರೆಯರೆಂದುಕೊಂಡು ಕೆಲವು ಹೆಣ್ಣುಮಕ್ಕಳು ಹೆಡಸಿ 
ಎಂದ ತಿರುಗಾಡುತ್ತಾರೆ (೪8. ೪. ಪ. ಸಾಂದ್ರತೆ; ಸ್ನಿಗೃತೆ ಕ 
ಇಬ್ಬನಿಗಳಾ ಹೆಪ್ಪು ಹೆಡಸನಲ್ಲಿ ಉಗಿಯೊಲು ತೋರುವ ಉಸಿರಿನ ಸರಣಿ 
(ರ್ಕಾಕಾತ್ಮ, 8-9) : ಮೊಸರು-ಅವಲಕ್ಕಿಯ ಹೆಡಸು ಇನ್ನೂ ಕೈಗೆ ಅಂಟಿ 
ಕೊಂಡೈತೆ (600. 0); ಉಕ್ಕಿದ ಹಾಲಿಗೆ ಹೆತಸು (ಕೊಂ. 03೬). ೮. ತಲೆ 
ಗೂದಲಿನ ಬುಡದಲ್ಲಿ ಉಂಟಾಗುವ ಒಣಗಿದ ಚರ್ಮದ ಹೊಟ್ಟು ; 
ಹಗರಂ : (9). 
ಜಿಡಸಾಗು ಇ ೧. ಗಟ್ಟಿಯಾಗಂ ; ಬಿರಂಸಾಗು: ಸೂಜಿಗಳು 
ಹಿದ್ಧವಾದವೆಂದರೆ 4 6 ತಣ್ಣೀರೊಳಗೆ ಚಲ್ಲುವನು. ಅದರಿಂದ ಅವು 
ಪೆಡಸಾಗುವವು (ಕುಂಯಿ. ೪-089) . ೨. ಕರಿಣವಾಗು; ನಿಷ್ಮುರವಾಗು; 
ಎಲ್ಲಿಯೂ ಅವರ ಭಾಷೆ ವೆಡಸುಗಿಲ್ಲ (508- ೦೦). ೩. ಗರುಗಾಗು ; 
ತುಂಡುಗಳು ಚೆನ್ನಗಿ ಕಾದು ಪೆಡಸಾದಾಗ . . . ಎಣ್ಣೆ ಬಸಿದು ಹೋಗು 
ವಂತೆ ತೂತುಗಳಿರುವ ಪಾತ್ರೆಯೊಂದರಲ್ಲಿ ಹಾಕಬೇಕು (ಅಡು. ೪0). 
[ ದೇ.8 ಶೆಲು. ಪೆಟುಕು, ಫೆಳುಸು; ಕುಇ. ಪೆಡ) 
ಹೆಡಸುಗಟ್ಟು (ಕ್ರಿ). ಗಟ್ಟಿಯಾಗು ; ಗಡ್ಡೆಕಟ್ಟು : ವಯಸ್ಸಾದವರಲ್ಲಿ 
ಮಿದುಳಿನ ತಳದ ನರಗಂಟುಗಳಿಗೆ ರಕ್ತ ಒದಗಿಸುವ ರಕ್ತನಾಳಗಳು 
ಪೆಡಸುಗಟ್ಟುವುದು(ಕಂಕೋ. 3, ೨೬೬). [ಪೆಡಸು 4 ಕಟ್ಟು) 
ಪೆಡಸುಗೊಳ್ಳು (ಕ್ರಿ). ಒರಟಾಗು ; ಬಲಿ: ಪೆಡಸುಗೊಳ್ಳದಿದ್ದ ಎಳೆಯ 
ಮನಸ್ಸಿನ ಮೇಲೆ , . . ಸ್ಥಿರವಾಗಿ ನೆಲಸುವುದು (ಕಳಳ ೩೩). 
[ಪೆಡಸು--ಕೊಳ್ಳು, (-ಆಕೊಳ್ಳ್‌)] 


ಕರ್ಷಿ೮ 


30 


ಪೆಡೆಯಕ್ಕಿ 


ಪೆಡಸುದಾರಿ (ನಾ). ಅಡ್ಡಿ, ಆಶಂಕಗಳಿಂದ ಕೂಡಿರುವ ದಾರಿ; 
ಬಿಕ್ಕಟ್ಟಾದ ಮಾರ್ಗ : ಕಷ್ಟನಷ್ಟವ ಪೆಡಸುದಾರಿಯ ಯಾವುದೊಂದನು 
ಗಣಿಸನು (೦೩ರ. ೧೪-೦೪). [ವೆಡಸು4-ದಾರ) 

ಡಿಪೆಡಆು :ವೆಳಜ್ಮು' ನೋ. 

ಪೆಡಿಗೆ "ಪೆಟ್ಟಿಗೆ' ನೋ. 

ಪೆಡೆ, ಹೆಡೆ, (ನಾ). ೧. ಹಾವಿನ ಬಿಚ್ಚಿದ ತಲೆ, --ಫಣೆ : “ಫಣಾಹ್ವಯಂ 
ಪೆಡೆಯಕ್ಕುಂ” (ಶಸ್ತುಕೋ. ೦೪-೪): ವೆಡೆ ಪಲವಪ್ಪ ವಾಸುಕಿಮಹೋರ 
ಗನಂ ₹ಡೆಗಣ್ಣಿ ಮಾಡಿ ಪಾಲ್ಸಡಲನುಪಾಯದಿಂ ಕಡಯೆ (ಕಾವೃಸೌ. ೪೩೮ 
ಕೂರ್ರಳ) : ಎರಟವ್ಮಾಳಿಂಗನಾಗಂಗಳ್‌* ಪೆಡೆಗಳನೆಶ್ತಿ ನಾಲಗೆಗಳಂ ಪೊಳೆಯಿ 
ಸುತ್ತಂ ಬಂದೊಡೆ (ಕಣ್ಗಳ. ೦೦೦-೬೦) : ಪಡೆಯ ಪೊಜ್‌ಗಗಿದು ಶೇಷಂ 
ಪೆಡೆಗಳನುಡುಗುವುದುಮೆಳೆ ಬೊದಿಲ್ಲೆನೆ ಬಿಬ್ಬತ್ತು (ಶಂಶರಾ- ೧0-೭೦). 
ಹೆಡ್ಕೆ: ೧. “ ಫಣಃ, ಫಣು, ಫಟು-_ಈ ೩ ಹಾವಿನ ಹೆಡೆ” (ಹರಾಯ. 
6908-60): ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುಜಸುವಂತೆ (೧ಸರ- 
೬೬೦ ೪) ; ಹೆಡೆಯ ಮಣಿಗಳ ಕಂಡು ಸೂಸಿದ ಕಿಡಿಗಳಹಹಾಯೆನ:ತೆ 
ಶಿರಗಳ ಕೊಡಹಿ ಮಜುಗಿದರುರಗಿಯರು ಮಅಾಗಳಗೆ ಮೈಚಾಚಿ (ಕುವ ಕ್‌ 
03-೬೦); ಜಡೆಯುಳ್ಳೆ ಹಿರಿಯರಿಗೆ ಹೆಡೆಯುಳ್ಳ ಸರ್ಪನಿಗೆ ನೆಡುಗುತ್ತ 
ನೆವಿಸಿ (ಸರಣ್ಣ. ೫೨೬) : ಹಳದಿಯ ಹೆಡೆಯನು ಬಿಚ್ಚೋ ಬೇಗಾ 
(ಶರಾ. 033). ವಿ. ಅಗಲವಾದ ತುದಿ: ಬೆಂಕಿಯೊಳಗೆ ಸೌಟು 
ಚಲ್ಲದರೆ ವೊದಲು ಅದರ ಹೆಡೆಯು ಕಾಯ ಎಸ್ತದೆ (ಮುಂಬದಿ. ೦೩-೦೩೪) - 
೩. ತೆಂಗು, ತಾಳೆ ಮೊದಲಾದಂವುಗಳ ಗರಿ; ಸೋಗೆ : ಬೊಬ್ಬರ್ಯ 
ಗಳ ಹಾಗೆ ನಿಂತ ಹನೆಮರಗಳಿಗೆ ನಿಮ್ಮ "ಹೆಡೆ" ತೂಗಿಸಬಾರದು ಎನಲು 
ಅವರಿಗೆ ಹಕ್ಕಿದೆಯೇ ? (ಕುರಕು. ೦). 

ಹೆಡೆಯಾಡಿಸು ಇ ೧. ಹೆದೆಯನ್ನು ತೂಗು, - _ಅಲ್ಲಾಡಿಸಂ : 
ಎಳೆಬಿಸಿಲಿನಲ್ಲಿ ಹಾವು ಹೆಡೆಯಾಡಿಸುತ್ತಾ ಇತ್ತು (ಕಂ). ೨. ಪ ಧಾನ 
ವಾಗಿ ಕಂಡು ಬರು; ಎದ್ದುಕಾಣಂ : ಕ್ಷುಲಕವಿಷಯ ಹೆಡೆಯಾಡಿಸು 
ತ್ತದೆ. (ಕೂತ. 69), ಹೆಡೆಯಾಡು ಎ ೧. ಹೆತೆಯನಲ್ನ ಆಡಿಸು, 
ತೂಗು: ಭರಮನ ತಲೆಯ ಬಳ್ಳಿಯಲ್ಲಿ ನಾಗಸರ್ಪ ಹೆಡೆಯಾಡುವುದನ್ನು 
ಕಂಡು ಇವನ ಬಳಿಗೆ ಬಂದರು (ಶಕ್ರಕಾ. ೩6). ವಿ. ಮೇಲೇಳು; 
ಆಸೊ ್ಛೀಟಿಪು : ಸಾಮಾಜಿಕದಾಸ್ಕದ ವಿಷಯದಲ್ಲಿ ಅಸಂತೋಷದ 
ಭಾವನೆ ದೇಶಾದ್ಯಂತ ಹೆಡೆಯಾಡತೊಡಗಿತು (ಕ್ರೀತ್ಮಕ್ರ. ೦೩೬). 
(«ಎ ಸಂ. ಸೃಟ] 

ಪೆಡೆಗಟ್ಟು (ಕ್ರಿ). ಹೆತೆಯ ಆಕಾರದಲ್ಲಿ ಕಟ್ಟು.-_ರಚಿಸಂ: ಮಂಂ 
ಕೊಂಡು ಮುಡಿ ಮಾಡಿ ವೆಡೆಗಟ್ಟುವಾ ಕೇಳ್‌ ನಿನ್ನ ಗಂಡಂಗೆ ಲೇಸೆ 
ಬೇಳೆಂಬಳಕದಿಂ ಮಿಂದು ರಾಜಿಸಿದಳಾ ಮಾನಿನಿ (ಳಾನಕಂ. ೩-೬೭). 

[ಪೆಡೆ 4- ಕಟ್ಟು] 

ಪೆಡೆಗಲ್‌ (ನಾ). ಹಾವಿನ ಹೆಡೆಯಲ್ಲಿರುವ ಮಣಿ,-ರತ್ನ; ಫಣಾರತ್ನ : 
ಪಾವೆಅಕಿಯನ ಪಿಡೆವಣಿಗಳೆನಿಪ ವೆಡೆಗಲ್ಲೊಳಂ ಕುಳ್ಳಿರ್ಪ 
ಕೋಟಲೆಯಂ ಮತು ನಿನ್ನ ದುಂಡುದೋಳೊಳ್‌ ನೆಲೆ ನೆಲಸಿ ಸೊಗಂ 
ಬಡೆದುದು (ಕಳರಂ. ೦6೭-೦೩)- (ನೆಡೆ 4+ ಕಶ್ಶ್‌) 


€ ಹೆಡೆದಲೆಯ (ನಾ). ಹೆಡೆಯನ್ನೇ ತಲೆಯಾಗುಳ್ಳವನು ; ಆದಿಶೆ.ಷ : 


46 


ಪೆಡ£ ಡೆ ದಲೆಯನ ಪೆಂಡತಿ ಮೈಗಣ್ಣನ ಮಡದಿ . . . ಮುಪ್ಪೊಡವಿಯ 
ಪೆಣ್ಮಕ್ಕಳ ನಿಕುರುಂಬಂ (*ಡುಳಾ. ೬-೪೦). [ಪೆಡೆ 4 ತಲೈ + - ಅ, 
ಪೆಡೆಮಣಿ 'ಪೆಡೆವಣಿ' ನೋ. 
ಹೆಡೆಯಕ್ಕಿ (ನಾ). ಒಂದು ಬಗೆಯ ಸಸ್ಕ ; ಹಾಲುತೊಟ್ಟಿನ ಗಿಡ: 
ಪೆಡೆಯಕ್ಕಿಯ ಬೆ:ರಂ ಕಟ್ಟಿಡುಪುದು ಕ್ಣ್ಣಾದೊಳೆ ಪಿಗುಗುಂ ಸೂಟ್‌ 
ಜ್ವರವರುಂ (ಕೋಶ, ೨೩). "ಅಕ್ಕಿಹೆಡೆ' ಪರಾ. [ವೆಡೆ ೬ ಆಕ್ಸಿ] 


ಪೆಡೆಯಿಕ್ಕು 


ಹೆಡೆಯಿಕ್ಕು (ಕ್ರಿ).. (ಆಲಂ) ತಲೆಯೆತ್ತೂ: ಪೆಡೆವಣಿದಳೆದ ನಾಗರ 
ಮಜಯೆಂಬಂತೆ ಹೊಡೆವುರಳುವ ತನ್ನ ತಾನೇ ಪೆಡೆಯಿಕ್ಕುವ ಮುಶ್ತಿನರ 
ಳಿಲೆದಾಳ್ಹು ಕೆಂಜೆಡೆ ಮುದ್ದುಮೊಗದಲ್ಲಿ ನಲಿಯೆ (ಕೋಹಕ. ೦೬-೬೦): 
[ವೆಡೆ -- ಇಕ್ಕು) 
ಪೆಡೆಯೆತ್ತು, ಹೆಡೆಯೆತ್ತು (ಕ್ರಿ). ೧. ಹೆಡೆಯನ್ನೂ ತೆಗೆ ಬಿಚ್ಚು : 
ನಂಗವರಾಳಿಯನೊರ್ವನಾಲಾಪಿಸಲಾಗಳಿ ನೆರೆದು ಸರ್ಪಗಳು ರಾಗಿಸಿ ಪೆಡೆ 
ಯೆಂತ್ತಿ ಕೇಳುತಿರ್ದುವು (ರತ. ೩೪-೦೦). ಹೆಡೆಯೆತ್ತು : ೧. ತನು ಹೇಳಿಗೆ 
ಮನ ಸರ್ಪನಾಗಿ ತನ್ನಯ ವಿಲಾಸಿತದಿಂದ ಹೆಡೆಯೆತ್ತಿ ಆಡುತ್ತಿರಲಾಗಿ 
(ಸಗರೊ ೪: ೬೩೩೬-೦೦೦6) ; ಹೆಡೆಯೆತ್ತಿ ಬುಸುಗುಡುತವರಿವರನು ಕಚ್ಚಿ 
ಹುತ್ತವ ಹಾವು ಹೊಗುವೋಲು (ಇಂಕಾಶ. ೪6-೭೭). ೨. (ಆಲಂ) (ದ್ವೇಷ. 
ರೋಷ ಮಂಂತಾದಂವು) ಕಾರ್ಯೋನ್ಮೂಖವಾಗು : ಅವರ ಬಗೆಗಿದ್ದ 
ದ್ವೇಷ ಅವನಲ್ಲಿ ಹೆಡೆಯೆತ್ತಿತಂ (ರೂರ). [ವೆಡೆ + ಎತ್ತು) 
ಪೆಡೆವಣಿ, ಪೆಡೆಮಣಿ, ಹೆಡೆಮಣಿ, ಹೆಡೆವಣಿ (ನಾ). ಹಾವಿನ ಹೆಡೆ 
ಯಲ್ಲಿರುವ ರತ್ನ; ನಾಗಮಣಿ: ಸೊಡರ್ವಾವೆನಿಪ್ಪ ವೆಡೆವಣಿಯ 
ಸರ್ಪಂಗಳಿಂದಾರಾಧ್ಯವಹಾನೆಯನೊಲಂತೆಸೆದು ಶೋರ್ಪಳ೦ (ಉದಂಳ- 3೬೦) : 
ಪಡೆದಂ ರಜೋಧಿಕಂ ವಿಧಿ ಪೆಡೆವಣಿಯಂ ಫಣಿಯಂ . . . ಮಟಕಿಯಂ 
ಸಿಡಿಲಂ ಪಡೆದಂತೆ ಸುಜನರಂ ದುರ್ಜನರಂ (ಶುಜಾನೂ. ೦-೩೨); ಖಡೆಯ 
ಸರಪಣೆ ತೋಳಬಂದಿಗೆ ವೆಡೆನಣಿಯ ವಮಲ್‌ವಾವುಗಳನಳವಡಿಸಿದನು 
(೪೪. ೬-೦). ಪೆಡೆಮಣಿ: (ಉರಗಂ] ಪೆಡೆಮುಣಿಯಂ ಎಷಮಂ 
- - * ಧರಯಿಸಿದಂತಿರೆ ಸಜ್ಜನರಂ ದುರ್ಜನರಂ ಪಡೆದಂ ಕಮಳಭವಂ 
(ಕುಶುರಾ, ೦-೩3). ಹೆಡೆಮಣಿ ; ಮೆರೆದಳು ಕೈಕೆ ಮಂಥರೆಯ ತೊಡೆಯಲ್ಲಿ 
ಇಳಾಹಿಭೋಗದಲಿ. ಹೊಳೆವ ಹೆಡೆಮಣಿಯಂತೆ (ಶ್ರೀಕಾಶಾ. ೨3೩-೬೦೭): 
ಹೆಡೆವಣಿ ; ಫಣಿಷನ ಹೆಡೆವಣಿಯನುದ್ಧರಿಸುವಂತಿರೆ ತೆಗೆದು  ಬಿಸುಟನು. 
ರತುನಮುದ್ರಿಕೆಯ (ಕುತ್ಮಾಳ. ೬-೩6) ; ಒತ್ತಿ ತಿವಿದ ಛಿದ್ರವ ವಡಿ 
ಭೂಮಿಯ ಹೊತ್ತ ಹಾವಿನ ಹೆಡೆವಣಿಯ ಕಿತ್ತು ತನ್ನಿ (ಬಸೂ. 0೬.೩೩) ; 
ಎಡೆಯ ಪಂಜುಗಳಿರ್ದುವು ನಾಗನಾಥನ ಹೆಡೆವಣಿಗಳ ದೀಪ್ವಿಯಂತೆ 
(ಕೋಶ, ೦೨-೨೫): [ ಪೆಡೆ + ಮಣ್ಮಿ) 
ಪೆಡೆವರಲ್‌ (ನಾ). ಇ ಪೆಡೆವಣಿ: ಪೆಡೆವರಲಾವುಮೊ ರನ್ನದ ಸೊಡ 
ರಾವುದೊ ಪೇಟಾಮೆಂಬಿನಂ ಸುದೆಗದಚ್ಚಿಡಿದಿರೆ ನಂಗಾ:ಗನೆಯರ್‌ . , - 
ಸಾರ್ತಂದರ್‌ (ಕಣರ, ೦೬-9೨): ವೆಡೆವರಲ ಜೆಳಗುಮುರಗನ ವಿಷಮಂ 
ನಿಮಿರ್ದುದೆನೆ ರಾಗ ಖೇದಮನೆವುಗಿತ್ತುದು ನಿನ್ನ ನುಡಿಯ ಮೊದಲುಂ 
ತುದಿಯುಂ (ಕೃತ್ಕಥಿ. 6-3); ನೇವಳದ ಫಣಿಯ ್ಹಪೆಡೆವರಲ್ಲ್ಗಳೊಳು 
ವಸರ್ಷೊಳೆವ (ಫಾಠಃಂ. ೨-0)- [ಪೆಡೆ 3. ಪರಂ] 
ಪೆಡ್ಡಗೆಯ (ಕ್ರಿ): ಲಟ್ಟೆಸಂ (1) : ದೊಡ್ಡ 449 ಬಿಬ್ಬಿ ಮಡ್ಡಿಜದ ಸಣ್ಣಿಗೆ 
ಸುರಡ್ಡ ಕಂಪನ ಮಿಶ್ರದಡ್ಡಿವುದುದುರಪಯದಿ ನಿಡ್ನಗಲ್ಲಿಂದಲೀರ:ಗುಲದ 
ಚೌಕದಿಂ ಪೆಡ್ಡಗೆಯಿದು ಸ್ಕೌಲ್ಮದಿ (0೦ರತ್ಯ. 6-08) (7+ ಕೆಯ) 
ಪೆಣ್‌, ಪೆಣ್ಣು, ಹೆಣ", ಹೆಣ್ಣು (ನಾ).. ೧. ಹೆಂಗಸಂ ; ಸ್ತ್ರೀ; 
“ ಪೆಣ್ಗಳ್ಳ್‌ ಹೋಸೆಯರಪ್ಪಲ? " (ಕರಾ. ಲ; ಶೀತಕ್ಕಾಅದಳ್ಳಿ ಶೊಟ್ಟಿರ್ದ 
ಧರಂತಳಮೆಂಬ ಪೆಣ್ಣ ಪೊಸ ಕಂಚುಳಿಕೆಯ ಸೀರ್ಮುತ್ತಿನಂದಮಾದಂವು 
ಪನಿಗಳ" (ಉಾತ್ಮಶಾ. ೬೪ ಶೂದ್ರಳ); ಪರಮಜಿನೇಂದ್ರವಾಣಿಯೆ ಸರಸ್ವತಿ 
ಬೇಣದು ಪೆಣ್ಯ ರೂಪಮಂ ಧರಿಯಿಸಿ ನಿಂದುದಲ್ಲೂ (ಆತೆ. 0೧೪) ; ಅವನ 
ಚೆಲ್ವಿಕೆ ಗಂಡು ಪೆಣ್ಗಳ ಕಂಗಳ ಸೆಅಕಿಮಿದಿಹುದು (ಕರಕ, 0-80). ಪಿ. 
ಮಗಳು; ಪುತ್ರಿ: “ಪೆಣ್‌ ದುಹಿಶ್ಛ ನಂದನೆ ಪುತ್ರಿ ತನೂಜೆ” 
(ಕಟ್ಟಳೋ, ೩೪-0೩); ಬುಧನೆ ಮತ್ತಂ ನೋಡೆ ಕುಂತಾದ್ವಿದೇಹನವಾಂಶೋ 
ಪಗತ ಗ್ರಹೋದಯಮುಮಂ ವೆಣ್ಣೊಂದೆರಟ್ಸಂಡುಗಳ್‌ (9ಕತಿ. ೩-೦೪); 
ಬೆಲೆವೆಣ್‌ ಪೆಣ್ಣಂ ಫೆತ್ತಂತಿರೆ (ರರ್ಕಾಕ್ಕು. ೦-೦೨೭)- ಹೆಣ್ಣು : ೧. ವೆಣ್ಣಿಂಗಂ 


೫೭೯೯ 


10 


೩8 


40 


ಪೆಣ್‌ 


ಪೊನ್ನಿಂಗಂ ಮಣ್ಣಿಂಗಂ ಕಂಂಕ್ಷೆಯಿಂದಮೆಆಗದೆ  (ಕರಾಕ್ಕು.. ೬-೪೪); 
ಕಂಡುದಿಲ್ಲವು ಪೆಣ್ಣಿಗೆ ಪೆಣ್ಣಿಮನ ಮರುಳ್ಗೊಂಡಿದೆ ಕೇಳಾಯತಾಕ್ಷಿ 
(ರೋಹತ. 3೬-3೬), ವೆಣ್ಣಬ್ಬವೆ ತಮ್ಮುನೆಲ್ಲ ಪಡೆದ ತಾಯಿ - . . ಪೆಣ್ಣು 
ಪೆಣ್ಣೆಂದೇಶಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು (ಹಿದಿ. ೩-೬)” 
ಹೆಣ್‌ : ೧. ಹೆಣ್ಗಳ ಕಣ್ಣಿನೀಡಿಗೆ ಗುಆ*ಯಾದೊಡೆ (ಕಂನಂ. ೯-೦೩೩). 
ಹೆಣ್ಣು : ೧. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮಾಸೆ ಬಂದನೆ 
ಗಂಡೆ:ಬರು ನಡುವೆ ಸುಳಿವಾತ್ಮನು ಗಂಡೂ ಅಲ್ಲ ಹೆಣ್ಣೂ ಅಲ್ಲ (ರೇಂಳ. 
೬೩-04೩); ಹೆಣ್ಣಿನಿಂದಲೆ ಇಹವು ಹೆಣ್ಣಿನಿಂದಲೆ ಪರವು (ಸರ್ಶಶೃ, ೧೬೪೫); 
ಹೆಣ್ಣಿನಿಂದ ಏನಾಗುವುದೋ ಯಾರು ಬಬ್ಬರು ? (ಳು. ೪೪) ೨. 
ಹೆಣ್ಣ ಕುಡುವರಲ್ಲದೆ ಕೂಟಗಾದವರುಂಟೆ (ಕೂನ್ಮಸಂ. 336-39): ೩. 
ಹೆಂಡತಿ ; ಪತ್ನಿ : ಹೆಣ್ಣ ಬಿಟ್ಟ ಬಳಿಕ ಆಕೆಯನಾರು ಕೂಡಿಕೊಂಡರೇನು 
(ಕುಹಾರೇ. ಐ. ೪೯-೦೦೭). ೪. ಮದುಮಗಳು ; ವಧು: ಗಂಡಿನ ಕಡೆಯ 
ಮೆರವಣಿಗೆ ಇದ್ದಂತೆಯೇ ಇರುತ್ತದೆ ಹೆಣ್ಣಿನ ಕಡೆಯ ಎದು ಗೊಳ್ಳಲು 
ಬಂದವರ ಮೆರವಣಿಗೆ (ನನ್ನೂರು. 68); ಹೆಣ್ಣಿನ ಕಡೆಯವರೂ ಕನೆಯರೂ 
ಹಿಂದಿನ ರಾತ್ರಿಯೇ ಬಂದು ಅರಮನೆಯ ಒಂದು ಭಾಗದಲ್ಲಿ ಬಿಡಾರ 
ಮಾಡಿದ್ದರು (ಕಾಂತರಾ, ೦೦೪)- 

ಪೆಂಗಳ್‌ . ಹೆಂಗಳ್‌ . ಹೆಂಗಳು (ಬಹುವ) : ಆ ವಹ್ನಿಯಂ ಕಾದ 
ಪೆಂಗಳಿಗೆ ಪಾತಿವ್ರತ್ಯವಳಿದುದು (ರೀಕ್ಕೆಫು. ೩-೨೦-೨೪); ಪೆಂಗಳ ಸೂಚಕ 
ವಿಶೇಷಮಾಯ್ತು (ಹಟ್ಕಾರ. ೩-5): ಕೊಠೆಯ ಹತ್ತಿ ಹೆಂಗಳಿರ್ಕ್ಕೂಡೆ 
ಹೇಜೂಳವ ಮನಾಡುತ್ತವಿರಲು (ಮಕರಿ. ೦೨೯೪, ೦೩-೪; 22ನೆಯ ಕತ); 


ಲೋಕೇಶ್ವರನೆಂಬ ಪಾಪಿಷ್ಮ ಹೆಂಗಳನೇಕೆ ನಿರ್ಮಿತವ ಮಾಡಿ 
ದನೋ ಸಾಕೀ ಜನ್ಮ ವಿದೇಕೆಂದಾಕೆಯೊಳಾಕೆ ಪೇಳಿದಳು ದುಕ್ಕವನು 
(ಹೋಹತ. ೦೦-೩೦) । ಚೆಲುವಿನ ಹೆಂಗಳೊ ಒಲವಿನ ಕಂಗಳೊ 


(90ಳೇ. ೩೦-೦೪). ಪೆಂಡಲ್‌, ಪೆಂಡರು, ಪೆಂಡಿರ್‌. ಪೆಂಡಿರ್ಕಳ್‌, ಹೆಂಡರು, 
ಹೆಂಡಿರ್‌, ಹೆಂಡಿರು (ಬಹುವ) : ಪನ್ನಿರ್ಬ್ಬರ್‌ ಚಿೌ([ವೇ]ರರುಮಂ 
ಪೈ[ಣ್ಣ[ರಂ] ಕವಿಲೆಯುಮುನೆಣಂದ ಮಹಾಪಾತಕಂ (99%. 1-1, ಇಂ-0೦೬॥ 
965) ಲೋಕದೊಳ್ನೋಡದ ಪೆಂಡರಿಲ್ಲ ಆಡು ಮುಟ್ಟದ ಗಿಡುವಿಲ್ಲ 
(ರನರ್ಷಿಕು, ತೆಗೆ ನೆಅ್‌ವೂರಿಲ್ಲದಾಗಳ್ಲೆಣ್ಣರೂ ಮಕ್ಕಳುಂ 
(ಎಳ. 111, ರತರ. ೦೩೯-೩; 915 1); ಕಲಿಗಳ್ಳನೆಂಬೋ ೫x ೫ ೫ [ಅೌ]ಯ 
ಬಾಟಿನೆನ್ಹು ಪರಿಚ್ಛೀದಿಸಿ ಪೆಣ್ಣಿರನುಟದೊೊಡೆ ಪುಟ್ಟಿದೊ ೫ ೫» ರದೆ 
(೩933. ೩1-ಸ, 30-೮; 899); ಪೆಂಡಿರ್‌ ಪೆಂಡಿರೊಳದೆಂತು ಬೆರಸುವರಬಲೇ 
(ಕಂಕಣ. ೧-೬೬), ಸಮಸ್ತಶಾಸ್ತ್ಯಂಗಳೊಳಂ ಪರಿಣತನೆನಿಸಿದನಂ ಪೆಂಡಿರ 
ಚಿತ್ತಮನಿಂತುಟೆಂದು ನಿಟ್ಟಿಸಲಿಂಅಂ (ಸರುಶ. 9-000,/ ಪತಿಹಿತಕಾರ್ಯೇಯುಂ 
* * * ಕಳತ್ರಮೆಂದಶಿಶಯದಿಂದೆ ಪಾಲಿಸುವುದಲ್ಲದ ಪೆಂಡಿರನಿಕ್ಕು ಕಿಚ್ಚ 
ನೊಳ್‌ (ದಕಳು. ೧-೦೦೭); ವೆಂಡವಾಸದೊಳ್ಳೆಂಡಿರ್ಕಳು: ವಿವಖಾನಂಗಳ 
ವಂಂದಾಡುತ್ತಂ (ಕ್ಮ. ೮೪-೦) ; ಪಿಂಡ ಬಲಿದವು ಬಳಿಕ ಮೂವರು 
ಹೆಂಡರಿಗೆ (ಕೊ609. 0-6-0) ; ಹೆಂಡರ ಕೌತುಕವ ಗಂಡರು ಬಲ್ಲರೇ 
(ಕರ್ನ$. ೦೭೬6); ಮಕ್ಕಳೆಲ್ಲ ಮನೆವಾರ್ತೆ ಮಾಡಿದರೆ ಅಪ್ಪಗೆ ಯಾಕೆ 
ಇಬ್ಬರು ಹೆಂಡರು ? (ಗಾರ); ಗಂಡ ಹೆಂಡಿರನತ್ಯುಗ್ರದಿ ಶಿಕ್ಷಿಸಲ್‌. . . 
ಹರ, ಕೊಲ್ಲರ್‌ ಪರ ಕಾಯ್ವನೇ (ಹೀಕಾಕ. ೨) ರಿಣ ತಪ್ಪಿದ 
ಹೆಂಡಿರಲ್ಲಿ ,, . ಜೀವವಿಲ್ಲದ ದೇಹದಲ್ಲಿ ಫಲವೇನೊ (೨8ರ- 9೬9); 
ಸೂಟ್‌ವೊ:ಯುತು ಸುರಪತಿಯ ಭಂಡಾರ ಹೆಂಡಿರುಸಹಿತ ನಿರ್ಜರನಾರಿ 
ಯರು ತೊತ್ತಾದರು (ಳುಣ್ಮಾಳ. ೩-00); ಕಂಡರೆಡೆಯಲಿ ಖರನ ನಗರದ 
ಹೆಂಡಿರುಗಳಕ್ಕೆಗಳ ಬಸುಅ ಹೆೊಯ್ಲೂಗಳ (ಕೊರ. ೩-೪-೨); 
ಹೆಂಡಿರುಗಕ ಬಟ್ಟೋಡಿದವರ '. . , ಅಂಡಲೆಗಳನೇವೇಳ್ವೈ (ಕಕ 
60-83) ಹೆಂಡಿರ್ಗಾಳಿಗ » (ಆಲಂ) ಬರಿಯ ಮಾತಿನ ಜಗಳ :. 


೩-೪೨); 


ಪೆಣ 


ಕಾಳೆಗಮನುಟಾದು ಪೆಂಡಿರ್ಗಾಳೆಗವುಂ ಮಾಟಕ್ತಿ (ಶಂರಾಮಾ. 0೩-೦೩೪)- 
ಪೆಣ್ಬಲೆರನ್ನೆ ಇ ಹೆಂಗಸರಲ್ಲಿ ತಲೆಮಣಿಯಂತಿರುವವಳು ; ಅತ್ಮಂತ 
ಶ್ರೇಷ್ಠಳಾದವಳು : ಚಿತನ್ಸಿಧಾರುಚಿಜ್ಞಂ ಗರ್ಭದೊಳಿರ್ವನಾಗಿ ಪೆಣ್ಮಲೆ 
ರನ್ನೆಗೆ ಅರರೆ ವಸ್ತುಗಳ ರಂಚಿಯರುಚಿಯಾದುವು (ಶಡ್ಮರಾ. ೨-೪೦): 
£ಪ್ಪುರವ ಚೆನ್ನಾಗಿ ಹದ ವಾಡಿ ಲೇಪಿಸಿ ಪೆಣ್ಣಲೆರನ್ನೆಗೆ ತಳವನಿಕ್ಕಿದರು| 5 
(ನೋತತ. ೩೦-ಇ)- ಪೆಣ್ಮಂಡೆಮಾಣಿಕ ೩ ಪೆಣ್ಣಲೆರನ್ನೆ : ಪೆಣ್ಮಂಡೆ 
ವತಾಣಿಕ ಹರಿ ಧೂಟಯಲಿ ಮಂಗುಳಂಬನೊಡಲ ಬೇಡಿದಳು (ರೋಶತ. 
೦೦-೪); ಪೆಣ್ಮಂದೆಮಾಣಿಕವಹ ಪಟ್ಟದರಸಿ . . . ಪೂಗೋಲನ ಕಾಣಿಸಿದಳು 
ಕಂಂತನೆಡೆಗೆ (ಮೋಹತ. ೨೨-೦೬). ಪೇಕ್ಮಾಡು, ಹೆಣ್ಮಾಡು- ೧. ಹೆಣ್ಣು 
ರೂಪಾಗಿ ಮಾಡು; ಸ್ತ್ರೀಯನ್ನು ಸೃಷ್ಟಿಸು : ಎಶುದ್ಧಮಪ್ಪ ಪಳಿಕಿಂ 
ಪೆಣ್ಮಾಡಿದಂತೊಬ್ಬದಳ* (60ಫ್ರ. ೩-೨೩); ಕಾಮದೇವನಯ ಲರಂಬಿನ 
ಶಕ್ತಿಗಳುಮನೊಂದುಮಾಡಿ  ಲೋಳಮೆಲ್ಲವುಂ ಮುರುಳ್ಮಾಡಲೆಂದು 
ಪೆಣ್ಮುಡಿದನಕ್ಕುಂ (ಶಂಶಕಾ, ೪-೬8 5). ೨. ಹೇಡಿಯನ್ನಾಗಿ ಮಾಡು ; 
ಹಿಂಜರಿಯುವಂತೆ ಮಾಡು : ನಿಜಾರಿಬಳನೂಂ ವೆಣ್ಮಾಡಿ ಪೆರರ್ಮ್ಮಾಡಿ 
ತತ್ಸತುಪುತ್ರಂ ನೆಗಳ್ಲಂ (6ಇ6. ೩% ೦೨-೮ ; 1170) ; ಉದ್ಭತಾರಿಬಳವುಂ 
ಹೆಣ್ಮಾಡಿ ಹೆಮ್ಮಾಡಿ ತಾಂ ನೆಗರ್ದ್ಯ್ವಂ (aa- 2%. ೩೦೯೪-೦೨ ; 1172)- 
ಹೆಂಗಳೆ- ಹೆಂಗಸು; ಸ್ರೀ; ಹೆಂಗಳೆಯೊಬ್ಬಳು ಅಳುತ್ತ ನಿಂತಿದ್ದಳು 
(ಶ್ರೀಕಾಶ- ೬); ಹೆಂಗಳಿಯಾದ ನನಗೆ ಹೇಗೆ ತಿಳಿಯಬೇಕು ? (ಇಂದತಕು- ೪3). 
ಹೆಂಡಹೆಂಡಿರು (ದ್ವಿರುಕ್ತಿ) : ಗಂಡಗಂಡರನೆಲ್ಲ ಹೆಂಡಹೆಂಡಿರಾಗಿ 
ಆಳುವ ಗರುವನ ಕಂಡೆ ನಾನು (ಮುಹಾರೇ. ಬ. ೩೨-೬೮). ಹೆಣ್ಣಾಗು ಡಾ 
೧. ಸ್ತ್ರೀಯಾಗು ; ಹೆಂಗಸಾಗು: ಮತ್ತೊಮ್ಮೆಯಾನು ಹೆಣ್ಣಪ್ಪೆ 
ನಯ್ಮಾ - - . ನಿಮ್ಮ್ಮ ಶರಣರಿಗೆ ವಧುವವ್ಪೆ (ರತರ. ೩೦೩): ಹೆಣ್ಣಾದೊಡಂ 
ಗಂಡಾದೊಡಂ . . . ಸರ್ಪನೆಂಬಿವಂದಿಯಾದುವರ್ಕೆ ಪುಲ್ಲಿಂಗದಂತೆ ರೂಪು 
ಪತತ್ವಿಗುಂ (ಕುರ: 0೨0 (ಅ) ಶ್ರೋ) ; ಹೆಣ್ಣಾಗಿ ಬಾಣಸದ ಪವಣಜ್‌ 
ದುದಿಲ್ಲಲಾ (ಕೈಜಳಾ: ೨-೬೧)- ೨. ಮೈನೆರೆ: ಯತುಮತಿಯಾಗು : 
ಅವಳು ಹೆಣ್ಣಾದ ಮೇಲೆ ಅವಳ ಸುಂದರತೆ ಮನ್ಮಥನೊಡನೆ ಪ್ರತಿ 
ಸ್ಪರ್ಧಿಸುವಂತಿತ್ತು (ಕರಾರು. 008): ಮಣ್ಮಯ್ಯುನರಲಿಸುತ ಹೆಣ್ಣುದಳವಳು 
(೪೦ರ. ೩೩-೩೦). ಹೆಣ್ಣಾಪುಸಕಲಿ = ಹೇಡಿ; ಅಂಜುಬುರುಕ : ನೀನು 
ಯಾವಾಗಲೂ ಹೆಣ್ಣಾಪುಸಕಲಿ ಕಳ್ಳೆಕಾಯಿ ಹಾಗೆ ... ಅಳ್ತೀಯ | (ಸಾಬತ್ಮೇ. 
೧೬೨). ಹೆಣ್ಣಾಪುಸಕಿ ಎ ಹೆಣ್ಣಾಪುಸಕಲಿ : ಹೆಣ್ಣಾಪುಸಕೀ ಕೈಲಾಗದವನೇ। 
ಹೆಣ್ಣುದಿಕ್ಕು » ಹೆಂಗಸಿನ ನೆರವು.- ಸಹಾಯ: 
ಅವನ ತಾಯಿ ಸತ್ತುಹೋದಳು. ಆಗ ಅವನಿಗೆ ಮನೆಯಲ್ಲಿ ಹೆಣ್ಣುದಿಕ್ಕಿನ 
ಅವಶ್ಯಕತೆ ಗೊತ್ತಾಯಿತು (0೦೪ರು. ೦೯೦). ಹೆಣ್ಣುಹ:ಡುಗಿ ಬಾಲಕಿ : 
ಗರಡಿಮನೆಗೆ ಬೆಂಕಿ ಹಾಕಿದ್ದು ಯಾರೋ ಹೆಣ್ಣುಹುಡುಗೀರ ಕೆಲಸ 
(ಉತೇಂದ್ರ: ೨೬೬). ಹೆಣ್ಣುಹೆಂಗಸು, ಹೆಣ್ಣುಹೆಂಗ:ಸು ಎ. ಅಬಲೆ; 
ಆಶ್ರಯಂರಹಿತಳು : ನಾನು ಒಬ್ಬಳೇ ಹೆಣ್ಣುಹೆಂಗಸು, ಸಣ್ಣಮಕ್ಕಳನ್ನು 
ಕಟ್ಟಿಕೊಂಡಿರುವುದು ಹ್ಯಾಗೆ ? (ತೆಂಗಾಳ್ಕ- ೬); ಹೆಣ್ಣುಹೆ:ಗುಸು ನಾನು. 
ಈ ಕಾರ್ಯದಲ್ಲಿ ಪ್ರವರ್ಶಿಸುವುದೆಂದರೇನು 9 (೪ರ್ಪುಳ. ೪೪): 

(ದೇ. 8 ತಮಿ. ಮಲ. ಕೋತ. ಪೆಣ್‌; ತುಳು. ಪೊಣ್ಣು ; ಕೊಡ. 
ಪೊಂಗು, ಪೊಣ್ಣ್‌] 
ಪೆಣ, ಹೆಣ (ನಾ). ಜೀವ ಹೋದ ಶರೀರ; ಶವ; “ಪ್ರೇತಃ. 
ಪರೇತಃ, ಕುಣಪಃ, ಶವಃ__ಈ ೪ ಪೆಹೆ)ಣಂ” (ಕಂಡು. ೦೦೪-೭); 
ಬೆದೆಕಾಅರೆರ್ದೆಯಂತೆ ಬೇಯುತಿರ್ದ ವಪೆಣಂಗಳಿಂ . . . ರಣದೇವತೆಯ 
ರಿಂದತಿಭೆಯುಂಕರಾಕಾರವಮ:ಪ್ಪುದು (ಳಾನೃಸಿ - 85೪ ಶೂದ್ರಳ) ; ತುಜಿ 
ಪರಿವಾಗಳೆವ್ಮು ಪೆಣನಂ ತುಟ*ದುಂ ಪರಿಗುಂ ದಲ್‌ (ಶುಶರಾ. 5-೯೩) ; 
ವೆಣದ ಕಿ ಗಳಿ ಪುಟ್ಟುಗಳಾಗೆ . . - ನೆತ್ತರ ತೊಟಅಯಂ ಮರುಳ್ರೊಟಲಸಿ 


20 


25 


(ನಡೆದಾ. 1 ೩33): 


೫೮೧೦ 


ಹೆಣಗಾಟ 


ಪಾಯಿಸುತಿರ್ದುವು ಯುದ್ಧಭೂಮಿಯೊಳ್‌ (ಕಂಉಾರತಿ. ೦೬-1). ಹೆಣ: 
ಅಡವಿಯೊಳೆಬುಹವುಂ ಹೆಣಕ್ಕೆ ಲೇಪನಂಗೆಯ್ದೂದೂಂ . . . ಇವಣಈೋವಾದಿ 
ಎಂಬ ನೀಶಿಕಾಜನ ಮಾತದೇಕೆ ತಪ್ಪುಗುಂ (ಶಂತಶಂ. ೦೩೬-6): ನೆಲನಾಳ್ವನ 
ಹೆಣನೆ೨ದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯಾ (285. ೦೬೪) ; 
ಆರ್ಜುನನಂಬಿನುಜುಬೆಗೆ ಹೆಣನ ದಾವಣಿ ಹಾಸಿದವು (ಕುನ್ಮಾರ್ರೋ- 0-8) : 
ಊರು ಉಪಕಾರ ಅರಿಯದು. ಹೆಣ ಶೃಂಗಾರವರಿಯ ದು (ಗಾರೆ). 

ಹೆಣ ಎತ್ತಿಸಿ ಬಿಡು «- ಕೊಲ್ಲು; ಸಾಯಿಸು : ಮೊದಲು ಹಣ ಇಲ್ಲಿ 
ಬಡೀರಿ, ಇಲ್ಲದಿದ್ರೆ ನಿಮ್ಮ ಹೆಣ ಎತ್ತಿಸಿ ಬಿಡ್ತೀನಿ ಈಗ್ಲೇ! (ಠೇರುಕೂ. ೩೪). 
ಹೆಣ ಎತ್ತು-ಸಾಯು ; ಸತ್ತುಹೋಗು : ಬರೆದವನು ಎಂತಹ ಹೊಲಸು 
ಮಾತುಗಳನ್ನು ಬರೆದಿದ್ದಾನೆ ನೋಡು. ಇವನ ಹೆಣಾ ಎತ್ತಲಿ (ರಂಗೋ. 


0೩೬). ಹೆಣಚಾಕರಿ ಎ ಹೆಣವಾಗುವಂಥ ಕೆಲಸ ; ಅವಿರತ 
ವಾದ ದುಡಿಮೆ : ಕಂಪನಿ ಕೆಲಸ ಇದ್ದೇ ಇರುತ್ತೆ ಹೆಣಚಿಂಕರಿ(ರುಗೆ ೬) 
ಜೆಣದತ್ತ ಇ ಹೆಣಕ್ಕಿಂತಲೂ  ಕಡೆಯಾಗಿರುವವನು; ನಿಷ್ಟ 


ವಾ 


ಯೋಜಕ : ಹೊದತ್ತನ ಹಾಗೆ ಈ ರೀತಿ ಕೂತಿದ್ದರೆಯಾವ ಕೆಲಸ 
ತಾನೇ ಆದೀತು? (ರೂಂ). ಹೆಣನುಂಡು ಹೋಗು ಎ “ಹಾಳಾಗು” (ಅರತಂ- 
ಕೋಕ) : ಹರಿದು ಹತ್ತಿ ಮುತ್ತಿ ಹಿಡಿದಹೆನೆಂದು ಡಾಟ್‌ ಉರುಳಿ ಬಿದ್ದರು 
ಅನಂತರು ಹಿಡಿದವರೆಲ್ಲ ಹೆಣನುಂಡು ಹೋದರು (6೭ಕಂ. ೦೦೩-೪೭೬)- 
ಹೆಣ ಬಿದ್ದು ಹೋಗು -ಅತ್ಮಂತ ಕಪ್ಪಕ್ಕೆ ಒಳಗಾಗು: ವಿಪರೀತವಾದ 
ತೊಂದರೆಗೆ ಈಡಾಗು : ಸರಳಬಡ್ಡಿ, ಚಕ್ರಬಡ್ಡಿಗಳನ್ನು ತೆರುವುದರಲ್ಲೇ 
ಅವರ ಹೆಣ ಬಿದ್ದು. ಹೋಗಿತ್ತು (ಜೀರುಕೂ. ೩9). ಹೆಣ ಬೀಳು ಇ ೧. 
ಸಾಯು : ಸತ್ತುಹೋಗಂ. ೨. ಹಾಳಾಗು; ನಾಶವಾಗು: ಕೇಳಿ 
ದಿಯಾ. ಸ್ವಾಮಾಜಿ ! ನಮ್ಮ ಹೆಣ ಬಿದ್ದ ಸಮಾಜದ ಈ ವಿಷೋದ್ಧಾರ 
ಗಳನ್ನು | (ಕೂತಂಸಾ- 00). ೩. ಅಡಗು. : ನಿದ್ದೆ ಕಟ್ಟಿ 
ಹಾಕಿದೆ ; ಸದ್ದು ಹೆಣ ಬಿದ್ದಿದೆ ! (90. ೨-ಟ್ರ. 'ಹೆಣಭಾರ ಎ ಹೆಣದಷ್ಟು 
ಭಾರ ; ಬಹಳವಾದ ಹೊರೆ : ಬೆನ್ನಿನೆಲಿ ಹೆಣಭಾರವಿಟ್ಟು ಈಗ ನಮ್ಮ 
ಹೆಗಲಿಗೇ ಕೈಹಾಕಿ ನಡೆದಿರುವೆಯಲ್ಲ (60ನುು. ೨೬-೦೦). ಹೆಣವಾಗು ಖಾ 
ಬಹಳವಾಗಿ ದಣಿ, ಬಳಲು ; ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿ 
ಹೆಣವಾಗಿದ್ದೀನಿ (ಕೂ9). (ದೇ. ತಮಿ. ದಲ. ಪಿಣ ; ತುಳು. ಪುಣ ; 
ತೆಲು. ಪೀನಿಗ. ಪೀನುಗ, ಪೀನುಗು, ಪೀನ್ಸು ;: ಗಡಬ, ಫೀನಿಗೆ: 
ಕುವಿ, ಪೀನುಗು) 

ಪೆಣಕಿ ' ಪೆಳಕೆ' ನೋ. 

ಪೆಣಕ್ಕೆ. ಹೆಸೆಕೆ (ನಾ). ೧. ಹೆಣಿಗೆ: ಜೋಡಣೆ : ಎರಡುಗಯ್ಮ ನಾಲ್ಫೈರಲ 
ನಡನಡುವೆ ಪೆಣಕೆಯೊಳಿಟ್ಟು ಹೆಡಕಶಿಲಿರದಿಟ್ಟು ತೂನೆ ಬಾರದೊಡೆ 
ಶುಭವವು ಹಿರಿದು ಬರಲು ತಿಂಗಳಿಗೆ ಮರಣಂ (ಊೀಕ್ಕಿಳ. ೪೪೨೫೪). 
ಹೆಣಿಕೆ: ೨. ಉಲ್ಲನ್ನು, ಬಣ್ಣದ ದಾರ ಮುಂತಾದುವುಗಳಿಂದ 
ಹೆಣೆಯುವುದು: ತಾಯಿಯವರು ಹೆಣಿಕೆಯ ಕೆಲಸವನ್ನು ಮಾಡುತ್ತಿದ್ದರು 
(ಕಂನು. ೨00) ; ನಿನಗೆ ಮೊದಲಿನಿಂದಲೂ. ಹೊಲಿಗೆ ಹೆಣಿಕೆ ಅಂದರೆ 
ಪ್ರೀತಿ ತಾನೆ? (ಕುಂಕುನು. 03). ೩. ಹೆಣೆದುದು : ಅದನ್ನು ಹೆಣೆದ 
ಹೆಣಿಕೆ. ಅದರಲ್ಲಿ ತೆಗೆದ ಚಿತ್ರ ಅವನವಾಗಿವೆ (ಕನನಿ. ೦೦) ; ಹೂಬಿಸಿಲ 
ಕರವಸ್ತದಲಿ ತರತರದ ಹೆಣಿಕೆಯ ನಕ್ಷೆಯು (ಶೆಂಮು- 

[ಪೆಣೈ -- -ಕೆ./ತಮಿ. ಪಿಣಕೃ, ಪಿಣಕ್ಕೂ] 
ಪೆಣಕ್ಕೆ 'ಪೆಳಕೆ' ನೋ. 

'ಪೆಣಗಾಟ, ಹೆಣಗಾಟ (ನಾ). ೧. ಕಷ್ಟ: ತೊಂದರೆ ; ತಾಪತ್ರಯ: 
ಈ ಪೆಣಗಾಟದಿನ* ಏನುನುಮನ್‌ ಬಿಡುಗಡೆಯನೆಟಸು (೨ಠ್ಮಶ್ರ. ೦8-೩0೩). 
ಹೆಣಗಾಟ : ೧. ಜೀವನ ಅಂದ ಮೇಲೆ ಹೆಣಗಾಟ ಇದ್ದದ್ದೆ (ಕೂಂ). 
೨. ಪ್ರಯತ್ನ : ಹೋರಾಟ: ಅವರ ಬರವಣಿಗೆ: ನಿರ್ದುಷ್ಟವಾಗಿ 


coxa) 


ಪೆಣಗಿಸು 


ಅಚ್ಚಿಸಲು ಅವರ ಹೆಣಗುಟ (ಶಕ್ಕಿಕೋ. ೪೪). 


೫೮೦೧ 


೩. ಜಗಳ ; ಕಲಹ: 


ಶುದ್ಧಾತ್ಮ ಪರವತಾತ್ಮರಿಬ್ಬರೂ ಒಂದು ರತ್ನಕ್ಕೆ ಹೆಣಗಾಟವನಾರಿಹರು 
ಅವರ ಹೆಣಗಾಟವ ನೋಡಿ ಆ ರತ್ನವ ಸೆಳೆದುಕೊಂಡರೆ ಕೂಡಲ 
ಸಂಗಂಗಾರೋಗಣೆಯಾಯಿತ್ತು (೩ರ. 108); ಯಾವದೊಂದು ಸಮಾಜದಲ್ಲಿ 
ಕೆಲವು ಜನರ ಜೀವನದ ಹೆಣಗಾಟವ ಬೇರೆ ಕೆಲವರ ಹೆಣಗಾಟದೊಡನೆ | 6 


ತೊಡಕಾಗುತ್ತದೆ (ಐತಿನಾದ. ೯0). [ವೆಣಗು + ಆಟ] 
ಪೆಣಗಿಸು, ಹೆಣಗಿಸು (ಕ್ರಿ). ಹೋರಾಡುವಂತೆ ಮಾಡು ; 
ಏರ್ಪಡಿಸು : 
ತಗರುಗಳನ್ನು ಹೆಣಗಿಸುತ್ತಿದ್ದರೆ: (0ದು6. 34). 
ಪೆಣಗು, ಹೆಣಕು, ಹೆಣಗು (ಕ್ರಿ) 
ಮದನಕಲಹದೊಳೊಲ್ಲ್ಹು 
ಶಿವನೊಳು (ರಾಶ. 0-00-46); 
ಸೋಲ್ಡ ಮದಕರಿ ಧರೆಗುರುಳ್ಳಂತೆ (ಕೈಲಿ: ೨೦-೩೦) ; 
ಕಡುಗವಡಿನಿಂದಂ ಕುಣಿಗಸಲ ನರಸಿಂಗಪುರದ ನಾಯಕರಿರ್ವರ್‌ (6860 - 
೩-೪). ವಿ. 
ಶೋಭೆ ಮುಂಕೊಂಡು 
ಪೆರ್ಚಿಸಲೂ 


೧. ಹೋರಾಡು ; 


ಕಾಳಗವನ್ನು 
" ತಗರ್ಮ್ವೆಣಗಿಸು' ಪರಾ. ಹೆಣಗಿಸು ; ಯಾರು 
[ಪೆಣಗು + - ಇಸ್ಕು) 
ಕಾದು: 
ಕೊಸರಿ ಪೆಣಗುವ ಸತಿಯವೊಲ* ಪೆಣಗಿದುವು 
ಗಿರಿತಟದೊಳೊಂದೊಂದಜಕೊಳ್ಳೆಣಗಿ 
ವೆಣಗೆ 


ಸ್ಪರ್ಧಿಸು ; ಪೈಪೋಟಿ ಮಾಡು : ಮಣಿಭೂಷಣದ || 
ಬೇಗೆ ದಿನಮಣಿಯನರುಣಾಖ್ಕೆ ಗನ್ನ ರ್ತನೆಯ 
ವೆಣಗು[೫೫ಂ-ಮಿಣುಗು]ತುಭಯುಕಟಾಕ್ಷೆ ಮುಂಬರಿದರಿ 


ಶುಭ್ರಾಂಶುವಂ ಕರೆಯೆ (ಕರಾ. ೦-3೨-9೨). ೩. ಹಠ ಮಾಡು; 


ಮೊಂಡುಹಿಡಿ : 


ಹೆಣಕಿದನು (೫. ೦೯-೨೮). 
ಸೆಲದಿಯುಮಿಲ್ಲಿ ಹೆಣಗಿದವು (೧ಸತ್ಯ. ೦೪-೩೭) ; 


ಪಾದವಂ ಬಲ್ಪಿಡಿದು ಬಿಡೆನೆಂದು ಪೆಣಗುತಿರೆ (ಕಕ್ಕರ. 
«೩-0`).ಹೆಣಕು: ೧. ತೆಗೆ ತೆಗೆ ಸಾರು ಫ4ಘಡಯೆನುತ ಮಂದೆಗೆ ಹಾಯು 
ಹೆಣಗು : ೧. 'ಬಲ್ಲಿಹಾನೆಯುವೊಂದು 
ಬಿಡದೆ ಹೆಣಗಿದನಣುವ 


ರಕ್ಕಸನೊಡನೆ (೪80. 30-4೪), ಅಲ್ಲಿ ವೂತ್ರವ ಕಾಣಿಸಿ ಹೊಗುವ 
ಮಲ್ಲರ ತೋರುತ (ಕರತ. ೪೬-೬೦). ೨. ಅಡಸಿ ಪದಹತಧೂಳಿ ಮದವನು 
ಕುಡಿದುದಾ ವುದಧಾರೆ ರೇಣುವನಡಗಿಸಲು ಮದಧೂಳಿಗಳು ಹೆಣಗಿದುವು | 36 


ತಮ್ಮೊಳಗೆ (ಕುಠ್ಶಾಳೀ.9-೬೩) ; 


ಕುಚಗಳನುವಿನಿಂದೊಂದನೊಂದಾ 


ಲಿ:ಗಿಸುತ್ತವಿರೆ ವನಜವನಜಗಳೊಡನೆ ಹೆಣಗುವೇದದಿ ತೋಳ್ಗಳೊಡ 
ನೊಡನೆ ತೋರುತವಿಂರೆ (ರೊಳಾರಾ- ೫-9-06) ; ಓದು ಬರಹ ಬರೋ 
ಮಂದಿ ಶಾವು ನಾವು ಹೆಣಗಾಕೆ ಆಗೋಲ್ಲಾ (ಕಾಡುಕ- ೪9). ೪. (ಆಲಂ) 


ಕಷ್ಟಪಡು; ಪೇಚಾಡು : 
ಈ ಕಾಲನೆಂಬುವ ಪ್ರಾಣಿ .. 
ಹೆಣಗಿದ್ದೇವೆ (80ವಖ. ೩೦-೦೦) ; ಅವರು . . 
ವಿಕಾಸಕ್ಕೆ ಹೆಣಗಿದರು (ಉಕ್ಕೋರ. 111 ಶ್ರಸ್ತಾಜಕಿ). ೫. 
ತಪ್ಪಿಸಿಕೊಳ್ಳಲಂ) ಒದ್ದಾಡು ; ಪ್ರಯಾಸವಡು: 
ಹಲುಬಿದಳೊಡೆಮೂರುಚಿ ಹೆಣಗಿದಳು ಏಳನೊಡನೆ 
೦೩-೨೩) : ಸರ್ಪನಂದದಿ ಹೆಣಗಿ ತಪ್ಪಿ ಸುಳಿಯಂತ್ತ 
೬. ಏಗು ; ನಿಭಾಯಿಸು: 
(4೪4. ೨೬). ಪಿ. ಮಾಡು; ಆಚರಿಸಂ ; “ಮಾಡು, 
ನೆಗಳು, ಸಮೆ, ಗೈ, ಹೆಣಗು” (ಕಂತುಹು. 
ಸಂಭೋಗಿಸು ; ಹೆಣಗುವಲ್ಲಿ ಮೈಯೆಲ್ಲಾ 
(ಸರ್ಶನ. ೬೪-೩೬8). 
[ದೇ. ॥ ತಮಿ. 
ಪೆನಂಗು, ವೆನಗು] 
ಪೆಣಗೆಡಹು, ಹೆಣಗೆಡಹು (ಕ್ರಿ): ಹೆಣವನ್ನು ಬೀಳಿಸು ; ಸಾಯಿಸಂ; 


೬೪-೩)), 


ಏಣಕ್ಕು ; ಮಲ. ಪಿಣಕ್ಕು, ಪಿಣಣ್ಣು ; 


ಹಣವುಳ ವರಂ ಹೆಣಗಿದರು (೪: ೪-೭) ; 
- ಗಡಿಯಾರದಲ್ಲವನ ಹಿಡಿದು ಗಾಣವಾಡಿಸಲು 
: ಭಾರತಿ:ಯ ಸುಸೃತಿಯ 
(ಹಿಡಿತದಿಂದ 
ಆ ರಾಣಿ 
(ಕುಶ್ಮಾನ- 
(ಕಂಳ. ೬೪-೩). 
ಅವಳ ಸಂಗಡ ಹೆಣಗುವದು ಬಲುಕಷ್ಟ 
ಎಸಗು, 

೮, 
ಕೈಯಾಗಿ ಹೆಣಗಬೇಕವ್ವ 


ತೆಲು. 


ಬೇಂಟೆಯನಣಿಯರದಿಂ ಬೇಡರಾಡುತಿರೆ ಘನ ವನಜಾಗ್ರಣಿ ಫೃಟ್ಟ ಕೊಂದ (| 
ಚಂದದೆ ಹಣಿದೂಣ್‌ ಪೆಣಗೆಡಹಿತಾಗಳತಿಶೌರ್ಯದೊಳಂ (ಹಂತ್ಮಿರೆ. ೪-೪೭). 


ಪೆಣಬಣಂಬೆ, ಪೆಣಬಣಬೆ (ನು). 


ಪೆಣಲ್‌, ಪೆಣಲು, ಹೆಣಲ್ಲು, ಹೆರಳ್ಳು, ಹೆಳಲಂ (ನು). 


ಪೆಣಲ್‌ 


ಹೆಣಗೆಡಹು : ದೊಪ್ಪನೆ ಕೊಯ್ದು ಸೀಳುವ ಹೆಣಗೆಡಹುವಬ್ಬರಕೆ 
ಮಿಗಿಲೊದಗಿದರು ಬಿಲ್ಲವರು (ಕುವ್ಮಾಳೀ. ೪-09). 
[ಪೆಣ * ಕೆಡಹು (ಕೆಡವು) 


ಪೆಣದಿನಿ, ಹೆಣದಿನಿ (ನಾ). ಹೆಣವನ್ನೂ ತಿನ್ನ ವ ಭೂತ, ಪಿಶಾಚಿ 


ವಂಂಂತಾದುವು: ವೆಣದಿನಿಗಳ ತಂಡಂ ಬಲ್ಮೆಣಗಳನಣಸುತೂದುಲ್ಲಿ 
ಬರೆವರೆ (ಗರಾಯು. ೪-೦೩) ; ಪೆಣದಿನಿಗಳವೊಲು ಬಾಂಧವರುಗಳ ಹರಣವ 
ಕೊಂಡೆವು (೪ರ೯ಠ್ಕ. ೪-00) ; ಈ ವೆಣದಿನಿಗಳ ಬಸಮೆನೆ ಬಂಟಕ್ಕಿಣಂಗ 
ಳೆಮುಗೆಲ್ಲಿ ರಸಿಕರೆದ್ಲಿಯ ನೇಹಂ (318. ೬-೦೩೭). ಹೆಣದಿನಿ : ಸಾತ್ಮಕ 
ಗುಣಯಂಂತ ಕಾಮಕಂದರ್ಪ ಹೊದಿನಿ ದಡಿಗದೈತ್ಮರ ಕೂಡೆ ಕಾದಿ 
ಮಾರ್ಗಣದಿಂದೆ ಕಡಿದೊಟ್ಟಿದರು (ನೋಹಕ. 90-೩8) ; ಹೆಣದಿನಿಗಳಹ 
ಗೃಧ್ರರೂಪವು ಪರಿದು ದ್ವಿಜರಾಗೆ (ಯಾದವ. ೪-೩೦) [ಪೆಣ + - ತಿನ್ನಿ) 
ಹೆಣಗಳ ರಾಶಿ, - ಒಟ್ಟಿಲಂ : 
ಅರಿದಿಳ್‌ದರ್‌ ವೆಣ 
ಧೊಪ್ಪೆನುತೆ 


ಎಅಗಿದರಂ ತಳ್ತು ಬಾಳ ಕೀಟಕ್ಕೊನೆಯಿಂ . .. 

ಬಣಂಬೆಗಳ್‌ ನೆಗೆವಿನೆಗಂ (ಕಂಠಕಾ. ೦೦-೪): ಪೆಣಬಣಚೆ : 

ಕೆಡೆದನ್‌ ಆ ಕೆಡೆದ ಮೊಬಣಬೆಯೊಳಿ' (ಅಕ್ಕಕ್ಕಾ. ೦೩-೨೬೪). 
[ಪೆಣ « ಬಣಂಬೆ] 


ಪಣಬಣಬೆ "ಪೆಣಬಣಂಬೆ' ನೋ. 
ಪೆಣವುಯ, ಹೆಣಮಯಂ (ನಾ). 


ಶವಗಳಿಂದ ತಂಂಬಿರುವುದಂ ; 
ಶವಮಯವಾಣೆರುವುದು : ತ ತೋರ್ಪ ನದಿಯ ತೀರದೊಳ್‌ 
ಚತುರ್ಬಲಯುತರಿರ್ವರರಸುಗಳೆ ಕಾದಿದಲ್ಲಿ ವೆಣಮಯವವಾಗಿರ್ದ ರಣ 
ಭೂಮಿಯಂ ಕಂಡೆಂ (ಕಂಕಕಂ. 90-)); ಪೆಣವುಯಂ ಮಾಜ್‌ 
ಮೆದೆಗೆಡೆದಿರ' ವಾಜಿವಾರಣವೂಯಂ ... ಸಲೆ ಭಯಂಕರವಹಿದುದಂದು 
ರಣರಂಗಮಾ ಪ್ರದ್ಧುಮ್ನುನ (ಕೈಬಳಾ. ೨೨-೨೩). ಹೆಣದುಯ : ಹೆಣ 
ದಂಯಂ ವಹಡುತುಂ ಪೊಅಮಟ್ಟುದದು ನೋಡೆ . . - ಮಹಾವಿಷಹಂ 
(ಕಂ06, ೦-೧೦) ; ಆಳನಾಳ ಮೇಲಿಕ್ಕಿ ಹೆಣಮುಯವಾಗಿ (ರಕ್ಮುಳಂ. ೦೯೩೬: 
೩೦-8; 1510); ಶಿರದ ಹರಹಿನ ಕುಣಿ ನ ಮುಂಡದ ಕರಿ ತುರಗ ಪಯದಳದ 
ಹೆಣಮಯವಾಯ್ಲೂು ರಣಭೂವಮಿ (ಳುಶ್ಶಾಗ: 9-90). [ವೆಣ೬ - ಮಯ್ಯ] 
ಕೂದಲನ್ನು 
ಒಟ್ಟಾಗಿ ಸೇರಿಸಿ ಹೆಣೆದಂದಂ: ಜಡೆ : ನಿನ್ನ ಬಂಧುರದೀರ್ಥಲೋಚನಕೆ 
ಕುಚಯಂಗಕೆ ವೆಣಲಿಂಗೆ ... ಎರಲೆಯೆಂಂದುಂ ಮತ್ತಗಜದ ಮಸ್ತಕಮೆಂದು 
ಪಿರಿಯುರಗನೆಂದು . . . ವ್ಯಾಘ್ರ ಹರಿ ಕೇಕಿ ಶರಭ ಶುಕಂಗಳಿಅಗಿ 
ಕೊಲ್ವೂವು (ಉಶಕ. ೦೭-೬). ಪೆಣಲು : ವನಜಾಕ್ಷಿಯಳ ವದನ 
ಚಂದ್ರಮನ ರಾಹು ತಾಂ ಕಿನಿಸಿಂದೆ ಪಿಡಿದು ನಿಂದಿರ್ಪಂತೆ ನಿಡಿದಾದ ವೆಣಲು 
ಪೀಜಡಿವುತಿರೆ (ಕವಕೋ- ೦8-೩೬). ಹೆಣಲ್ಮು : ಹೆಣಲು ಬಿಚ್ಚಿಕೊಂಡಿರೆ 
ಜನರಂ' ಹಳಿಯುತಿರೆ . . . ಇನಿತುಳ್ಳ ನಾರಿಯ ಗುಣಗಳ ತಿಳಿದು ಒಬ್ಬನೆ 


ಇರಲಾಗದು (0೫ಸು. 3-8). ಹೆರಳ್ಕು : ಹೊಂಗ್ಳುದಿಗೆ ಮುಡಿದ 
ಬಂಗಾರದ ಹೆರಳಿನ . . . ಮಂಗಳಮೂರ್ತಿಯ ತೋಟ? ಶುಭಾಂಗಿ 
(ಕ್ರರಂದ- 9-0೯0-8) ; ಕರಿಮೋಡಗಳ ಬಾಚಿ ಚಿಕ್ಕೆಹೂಗಳನಿಟ್ಟು 
ಹೆಣೆದಂತೆ ಇವಳ ಹೆರಳು (ಕರುತ್ರಾ- 6-4) ; ಸೋಮರ್ಮುಡಿಯ ಹೆರಳು 


ಮುುಂಂಗುರುಳು (1ಕ್ರಾಂಗ. ೪೦-೦೦೨೬). ಹೆಳಲು : ಆರೇನ ಮಾಡುವರು 
ಅವನಿಯೊಳಗೆ . ಹೆಳಲು ಹಾವಾದರೆ ಗೆಳೆಯ ರಿಪುವಾದರೆ (ಪು60ರ. 
೩-30೩-3) ; ಮುಡಿವುದಿಲ್ಲವೆ ಚೆಲುವ ಹೂವಖಲೆಯನೂ ನೀನು ಕಂದು 
ಗೂದಲ ಹೆಳಲ ಸಿಂಗಾರಕೆ? (ಕೇಕು. ೯೪-04): ಹೆಳಲು ಹೆಣೆದುಕೊಳ್ಳುವ 
ಕರ್ಮ ಬೇಡವೆಂದು ಸೋಮಾರಿಯಾದ ಗಂಡು ಹಹಾವಮನಿಗೆ ಶರಣು 
ಹೋಗಿರಬೇಕು (ರೇಳನೈ. ೬೪). 

ಹೆರಳು ಹಾಕು. ಹೆಳಲು ಹಾಕು - ಜಡೆಯನ್ನು ಹಾಕು, -ಹೆಣೆ ; 


ಪೆಣಲಿಕ್ಕು 7೮೦೨ 


ಹೆರಳು ಹಾಕದ ' ನಿಬಿಡವಾದವಳ ಕೇಶರಾಶಿಯ ಹಿಂದಿನೆ. ಭಾಗವನ್ನೆಲ್ಲ 
ಕತ್ತಲೆಯಾಗಿ -ಮಾಡಿದ್ದಿತು (ಕಶಾಳುಂ. ೪೫) : ಅತ್ತೆಯು . . . ದಿನಾಲು 
ಅವಳಿಗೊಂದೊಂದು ಬಗೆಯ ಹೆಳಲು ಹಾಕಿ ಪತ್ತಲಗಳನ್ನು 
ಉಡಿಸುವಳು (ಹೂರಸಿ. ೯೪); ಮುದಾ ತನ್ನ ಕೋಣೆಯಲ್ಲಿ ಕುಳಿತು ಹೆಳಲು 
ಇಕಿಕೊಂಡು ಕೂದಲಿಗೆ ತುದಿ ಹಾಕಿ ಹೆಣೆದುಕೊಳ್ಳುತ್ತಿದ್ದಳು (ಇತ್ನಳ.| 6 
೨೪೬). "ಪಿಣಿಲ್ಮ್ಕ್‌ ' ಪರಾ. 
[ಪೆಣ್ಕೆ , - ಅಲ. / ತಮಿ. ಪಿಣ್ಕಯಲ್‌] 

ಪೆಣಲಿಕ್ಕು (ಕ್ರಿ). ಜಡೆಯನ್ನು ಹೆಣೆ; ಹೆರಳು ಹಾಕು: ಕುರುಳ 

ನುರಿಸುತೆ . . . ತ್ವರಿತ ತ್ರಿಭಾಗಮಂ ಗೈದುವುನ್ನತಕೇಶದಿರದೆ ಪೆಣಲಿಕ್ಕಿ 


ಪೆಣೆದಾವಣಿ 


(ಕಂರಾಶೂ. ೧೦-೦೬೪). ೮. ನಿಕಟಗೊಂಡು ಕಂದು, _ತಾಗು,-ಹೆಣಗು : 
ಕನಲ್ಲೊನಲ್ಲು ಮಾಣದೆ ಪೆಣೆದಂ ಹರಂ ದಿಗಿಭದೊಳ್‌ ದಿಗಿಭಂ ಪೆಣಿವಂತೆ 
ಪಾರ್ಥನೊಳಿ್‌ (ಶಂಃಕಾ. 6-30) ; ಪೆಣೆದು ಬಿಲ್ವಿಲ್ಲಂ ತೇರ್‌ ತೇರನಾನೆಯು 


ಮಾನೆಯಂ . . . ನಿಂದಣ್ಮಿ ಮಣ್ಮಟುಯಪ್ಪುದುಂ (ಕಾಂತಿಪು- 3-೩4): 


ಮಹಾರಾಜನ ಬೆಸದಲ* ಕನ್ನಮ್ಮನ ಕುದುರೆಯಂ ವೆಣದಿಟ್‌ದು ಪಡೆವ 
ಜೋಗಯ್ಯ ಸರ್ಗ್ಗಕೆ ಸನ್ನ (ಎಕ: ೪. ವುಂ809. ೪೩-೧೪; 1022). 


ಹೆಣೆ, : ೧. ದಾರಗಳನ್ನು ಹೆಣೆದು (೫೧0. ಬಟ್ಟೆಗಳನ್ನು ತಯಾರಿಸ 


ಲಾಗುತ್ತದೆ (ಗೃಹ. ೬೩೨) ; ಅವಳು ಕಾಲುಚೀಲ ಹೆಣೆಯತ 


ಪ್ರ 


ನಿಂತಿದ್ದಳು (ಶ್ರನಕು. ೮೪೨). ಓ. ನಾಡಿನ ಚರಿತ್ರೆಯನ್ನು ಪೌರಾಣಿಕ 
(ಕವಮೋ. ೨೬-೬6). [ವೆಣಲ” * ಇಕ್ಕು) 10 ಕಥಾನಕಗಳಲ್ಲಿಯೇ ಹೆಣೆದು. ಹೆ:ಳುವ ಹೊಸಪ್ರಲಂರವೋದು ಈ 
ಪೆಣಲು ' ಪೆಣಲ್‌ ' ನೋ. ಶತಮಾನದಲ್ಲಿ ಮೊದಲಾಯಿತು (ಸಾಹಸ: ೦೫); ಭೂ ವ್ಯೋಮ ಪಾತಾಳ 
ಪೆಣವೊಗೆ (ನಾ). ಹೆಣವನ್ನು ಸುಡುವುದರಿಂದ ಉಂಟಾಗುವ ಹೊಗೆ.- ಒಂದಾಗಿ ಹೆಣೆದಿರುವೆ (96%ು- 9೨೦-೪). ೯. ಹೂವು, ಮಣಿ 
ಧೂಮ : ಪೆಣವೊಗೆ ಸುತ್ತಿ ನರೆಲೋಕಮೆಲ್ಲನುಂತಕ ಡಾಮರದೊಳೆ ಮುಂತಾದುವುಗಳನ್ನು ಪೋಣಿನು: ಬಾಸಿಂಗ, ದಂಡೆ ಹೆಣೆಯಲು 
ಬದು ಧೂಮವಂಯಮಾದ ದಿಶಾಧೂಮಂ ಕವಿದಂತಾಭೀಳಮಾಗೆ "ವಾಲಿಯವ'ನೂ . ಹೂಗಾರನೂ ಬೇನಿ (ಕನ್ನಶ?- ೬೪) : ಕನ್ನುಡಿಯ 
(ಕಾಂತಿಫು: ೬-೯6 6) ; ಮೂಗುವಟ್ಟುವು ಪಶಮೆ ಪಕ್ಕಿಗಳ್‌, ಪೆಣವೊಗೆಗೆ| 15 ಪೂವೀಡು ಹೆಣೆದು ಕೊಡಲೇಂ ಕಾಣೆ (ಕಾಲೂರ. ೨೨-೫. ೧೦. ಜಡೆ 
ಪೇಸಿದೋಲಂತೆ (ಕ್ರೀರಾಮಹಿ, ೬೯೯೨೨೩). ([ವೆಣ 4 ಪೊಗೆ) ಯನ್ನು ಹಾಕು; ಹೆರಳು ಹಾಕು: ಎರಡು ಕೈಯಲು ಬಾಚಿ 
ಪೆಣಸ್ಮು (ಕ್ರಿ) - ಹೋರಾಡು ; ಕಾದಂ ; ಹೆಣಗು ; (6). ಜಡೆಯಂ ಹೆಣೆದು(ಅಸಪು.೪೭-೩೦). ೧೧. (ಆಲಂ) (ಅಸ್ವಾಭಾವಿಕವಾಗಿ) 
[ ಆವೆಣಗು ?) ರಚನೆ ಮಾಡಂ ; ಹೊಸೆ: ಕಂಡ ಕಂಡುದರ ಬಗ್ಗೆ ಸಿಕ್ಕ ವಿಷಯದ 
ಪೆಣಸ್ಕು (ನಾ). ಪ್ರಯತ್ನ (?) : « ಬಲೈಣಸು' ಪರಾ. ಮೇಲೆ ಪದ ಹೆಣೆದು ಚಿಲ್ಲಿದ್ದುನೆ (ಸಾಹ. ೧೧೦). ೧೨. ಹೂಡು; 
[ಆ ಪೆಣಸ್ಕು) ೩0. ಏರ್ಪಾಡು ಮಾಡು : ಮೈಸೂರಿನ ಅರಮನೆಯಲ್ಲಿ ಒಡೆಯರಿರುವಾಗಲೆ: 
ಪೆಣಅತಿಸು "ಪೆಳಟ್‌ಸಂ' ನೋ. ಅವರನ್ನು ವಧೆ ಮಾಡಿಸುವ ತಂತ್ರವನ್ನು ಹೆಣೆನರು (೩ಕಕ. ೨೩). 
ಪೆಣಲು "ಪೆಳಟಿಂ ' ನೋ. ಹೆಣೆದುಕೊಳ್ಳು - ಸೇರಿಕೊಳ್ಳು; ಒಂದಾಗು: ಬೆರೆ : ಸಂಗೀತವು... 
ಪೆಣೆ,, ಹೆಣೆ, (ಕಿ ೨) ೧. (ರೇಷ್ಮೆ, ಉಣ್ಣೆ ವಬಂತಾದ ದಾರಗಳಿಂದ) ಎಲ್ಲೂ ಜನತೆಯ ಜೀವನದಲ್ಲಿಯೂ ಹೆಣೆಮಕೊಂಡಿದೆ (ಕಾರ. ೩೩8) ; 
ಹೆಣಿಗೆಯನ್ನು ಹಾಕು : “ಪೆಣೆ-ವಿ:ಶ್ರಬಂಧನೇ(ಹೆಣೆ), ಸಂಯೋಗೇ ಚ” ರಸಪೋಷಣೆಯನ್ನು ಚೆನ್ನಾಗಿ ಮಾಡಬಲ್ಲ ಅಕ್ಷರಯುತ ಶಬ್ದಗಳು ಹಾಡು 
(ಕಳುರಾ) ; ಪಂಚಾಯುಧದ ಪುಲ್ನಿಗೆಯ ತೊಂಗಲ ಸೆಆಂಗು ನಾಂದು ೭s) ಗಳಲ್ಲಿ ರಮ್ಯವಮಗಿ ಹೆಣೆದುಕೊಂಡಿವೆ (8ಗರಾ- ೩೦). [ದೇ. ॥ ತಮಿ. ಪಿಣೈ: 
ಪಿಣಿಲೇಆದೆಟಲ್ಲಿದ ವೇಣಿಯೊಳ್ಳೆಣೆದು ಮಿಂಚಿನಂಚೆವೆರಸು ಕಾರ್ಮುಗಿಲ ಮಲ. ಪಿಣೆ, ವಿಣಯು ; ತೆಲು. ಪೆನಯಂ, ಪೆ:ನು] 
ಬಿಲಲು ಕಾಲಹಅದಂತೆ (6ಶಂತು. ೨-೨೪ ವ). ೨. ತಳಕು ಹಾಕಿಕೊಳ್ಳು: ಪೆಣ್ಣಿ, ಹೆಣ್ಣೆ (ನೂ), ೧. ಕೂಡಿಕೊಂಡಿರುವುದು ; ಹೆಣೆದು 
ನೆಅ?ದಿರೆ ಸಂಕಲೆವಂದದ ತೆಅದಿಂ ವೆಣೆದಿರ್ದ ನಾಗರಜ್ಜುಗಳೆಲ್ಲಂ ಕೊಂಡಿರುವ ಸ್ಥಿತಿ; (8). ಹೆಣ್ಣೆ: ೧. ಕುಜಾತದ ಕೂಟ - ಮರದ 
(ಂತಿಪು. 6-80) ; ವೆಣೆದು ಮೇಣದ ಬೊಂಬೆಯೆರಡು ಮೈಸೋಂಕಿ| ಹೆಣೆ (೧ನಾರ. ೬. ೪). ೨. ಕಣದಲ್ಲಿ ಧಾನ್ಯವನ್ನು ಒಕ್ಕುವುದಕ್ಕಾಗಿ 
ಸಾದಣೆಗೈದವಚ್ಚರಿಯೆಂಂಬೆ (ಕರತ. ೦೦-೯೬), ಅಣಿಯರಮೆಣೆಗೊಂಡಿಭಂ, 80 


ಗಳಂ ಭರಿಕೈಗಳ್ಪೆಣೆದಿರೆ ಉದಿಸಿ ತಾಮೂಂ ಪೊಣರ್ದರಿಭಾಶರೋಹತಂ*್‌ 
(ಉಕೀ. ೦೩-6೩): ೩. ಒಂದಕ್ಕೊಂದು ಸೇರಿ ತಡಿಕೆಯಾಗು : 
₹ಣೆಯಿಂ ಪೆಣೆದುದೊ ಗಗನಾಂಗಣಮೆನೆ ರಣೆಗಳನಿರ್ಶಲವ ಬಿಲ್ಲ ವೀರರ” 
ಕಣೌದರ್‌ (8ಗ0, ೬-೩9). ೪. ಆವೃತವಾಗು ; ಆವರಿಸಲ್ಪಡು : 
ಕಣೆ ಕಣೆಯ ತಗೆ ಪೊಸ್ಮೆದ ಕಿಡಿಯ ಗಡಣದಿಂ ವೆಣೆದುದು ಸಮಸ್ತ' $$ 
ಜಗಮೆನಲ್‌ (ಕಳ್ಳ: ೪:-9). ೫. ಸೇರು; ಹೊಂದಿಕೊಳ್ಳು ; 
ಒಂದಾಗಂ : “ಪೆಣೆ-ಮಿಶ್ರಬಂಧನೇ(ಹೆಣೆ), ಸಂಬೋಗೇ ಚ” (ಕಮರಾ); 
ಗಭೀರಧೀರಮುರಜಧ್ಯ್ವನಿ ಯೌವನ ಮತ್ತೆ ಕಾಮಿನೀಮೃದುಷಪದನೂಸರಕ್ವಣಿತ 


ದೊಳ್‌ ಪೆಣೆದೊಂದಿರೆ (ಕಂಠರಾ. ೯-೨೬); ಆಗ್ಗಿಕು:ಡದೆ೧ಳ್‌ ಫಟೆದುವೂ| ಜೆಣೆಗೆೊಳಿಸು 


ಕ್ರಮದಿಂದಮಿಕ್ಕಿದಳ್‌ ವೆಣೆದ ಮುನಃಪ್ರಣಯಕ್ಕೆ ಮುಡಿಗೆಯಿಕ್ಕುವ ತೆಅದಿಂ, «ರ 
(ಶಾ9ಶಿಫು. ೬-೦೬); ಮಾರುಡಮಯೌೌದುಂಬರನುಂ ವೆಣೆದಿರೆ ಬಡಗಲ್‌ 
ದೊರೆಕೊಳ್ಳುಂ 'ಜಳವಿ (ರೋಕೋಶ. 8-೧೪). ೬. ಸೇರಿಸು; 
ಕೂಡಿಸು :' ತಾನ್‌ ಪೂಣ್ಮೂ ಧರ್ಮುಮುಮನ ತನ್ನಯ ಬಾಟಕೊಳಃ 
ಪೆಣೆದು (ಕುತಿಗೊ- ೭6-೩8೩), ಪ. ತುಂಬು; ಆವರಿಸು: ಮಣಿಯೆ 
ಎರಹಾಂಧಕಾರಂ ಕಣಿವೆ: ಜಗತ್ತತಿಯ ನೇತ್ರಪುತ್ರಿಕೆ ಮೆಬ್ಕೊಳ್‌ ಪೆಣೆಯೆ | 48 
ಪುಲಕಾಳಿ ಚೂಡಾಮಣಿಯಂ ಕೊಟ್ಟಂ ನೃಪಂಗೆ ಪವಮಾನಸುತೆಂ 


ಕೆಲವು ಎತ್ತುಗಳನ್ನು ಸಾಲಾಗಿ ನಿಲ್ಲಿಸಿ ಸರಪಣಿಯಿಂಂದ ಕಟ್ಟಿದುದು: 
ಆರೆಂಟು ಎತ್ತುಗಳನ್ನು ಉದ್ದಕ್ಕೆ ನಿನ್ಲಿಸಿ ಸರಪಣಿಯಂ ತೆ ಬಿಗಿಯ.ತ್ತಾರೆ. 
ಇದಕ್ಕೆ “ಹೆಣೆ” .ಎಂದು ಹೆಸರು . . . ಒಬ್ಬ ಆಳು ಇಡೀ ದಿನ ಹೆಣೆಯ 
ಹಿಂದೆ ಸುತ್ತ ತ್ತಲೇಯಿರುತ್ತಾನೆ (ರೂಂನ: ೩೪). 

(ಎವೆಣೆ|. / ಮಲ. ಪಿಣ: ತೆಲು. ಪೆನ] 


ಪೆಣೆಗೊಳ್‌ (ಕ್ರಿ). ಸೇರು: ಒಂದಾಗು ; ಬೆರೆ: ಸಿರಿ ನೆಲೆಗೊಂಡ:ದಲ್ಲಿ 


ಮದನಂ ಮನನೆಗಟ್ಟಿದನಲ್ಲಿ. . - ಗುಣಂ ಪೆಣೆಗೊಂಡುದಲ್ಲಿ (ಸೂಸು: 

೪-3೬); ತವಂಗದಅಕೊಳ್‌ ಪೆಣೆಗೊಂಡಿರೆ. ಸಂಬಂಧಮುಮೆಣಿಸುವ 

ರಾರದಜ್‌ನಪ್ಪ ಸ:ಶಸದೊಳ್ಳಂ (860. ೪-೧೩೦). (ಪೆಣೆ, + ಕೊಳ) 

(ಕ್ರಿ). ಕೊಡುವಂತೆ ಮಾಡು: ಜೊತೆಗೂಡಿಸು : 

ಒಣವೆಣದೊಳ ಪೆಣೆಗೊಳಿಸಿಯೆಮ್ಮುವುಂ ಮನಗೊಂಬೀ ಪೆಣದಿನಿಗಳ 

ಬಸವೆ:ನೆ ಬುಟ್‌ ಇಂಗಳಿಮಗೆಲ್ಲಿ ರಸಿಕಲೆಲ್ಲಿಯ ನೇಹ: (860. ೬-೦೩೭)- 
[ಪೆಣೆಗೊಳ್‌ + - ಇಸ್ಕು) 


ಪೆಣೆದಾದನೆ (ನಾ): ಹುರಿಗಳನ್ನು ಸೇರಿಸಿ ಹೊಸೆದು ಮಾಡಿದ ಹಗ್ಗ.- 


ಪಾಶ : ಆಂಬುಜಸೂತ್ರಮೆಂಬ ಪೆಣೆದಾವಣೆ ಕ ಣಿ) [೩೩೫೦. ವೆ॥ದ:ಣ,ಣೆ] 
ಯಂ ಪಜ್‌ದಾವಲೆಂಬ ಬಾಲ್ಲಿಂಬಮನೆೊತ್ತಿ ಕಿಟ್ಟು (೪ಾವ್ಮಾತ: ೬೪೯೪ ; 
686. ೪-೨೪೬ ನೋ). ([ಪೆಣ್ಮೆ .. ದಾವಣ್ಮಿ) 


ಪೆಣೆಲೆ 
ಪೆಣೆಲೆ (ನಾ). (?) : ಮತ್ತೆ ಕೇಳ್ದು ತಿವಂತದೂಳ್ಳೆ ,ಮೆದೆತ್ತ ಜಾನ 
ಪೆಣೆಲೆಯಂತುಅಕಿ ತೆತ್ತಿಸಿದ ಸೂತ್ರಾನುರೂಪಿನ ಬೊಂಬೆಯುಂದದಲಿ 
ಯುಕ್ತಿಯಿಂ ಪ್ರಾಣಾದಿಗಳು ನಿಜಂರ್ತುವಂ ಲಕ್ಷಿಸುವ ದೆಸೆಯಿಂ ದೃರ್ಧ 


ಕೇಳ (ತದ್ದುರು. ೩-೨೦). [?) 
ಪೆಣೆವಾವು (ನಾ). ಒಂದನ್ನೊಂದಂ ತೆಕ್ಕೆಹಂಕಿಕೊಂಡಿರುವ ಹಾವು : 
ತಳಕು ಹಾಕಿಕೊಂಡಿರುವ ಹಾವು; ಬ(ಹೆಸ್ಠಿಣೆವುವಿಸಂತೆ ಹೆಣೆದ 
ಕಯ್ಯ ಕಾಲ ಕೊಂಬಿನ ಉುಂಭಸ್ಕಳದೆಡೆಗಳೊಳ್‌ ಬೆಣೆ 
ನುಣ್ಣಿ ನುಸುಳ್ಳು (ಕರ್ತನೇ: 5-೮9 ವ): ತಲೆಯನತಿಭರದಿ? ಬಂಗಿದ 
ವಬೆಣೆವೂವುಗಳಿನಿವಿರಿದು2 


ಗಾಗ್‌ ಗ 


ane 
[OW SET Nav] 


( 
po] 
[VOR 


ತ್ತೆ 


ಸೊಗಸಿದುವು (ಕಶ: ೧೦ ೩೧). 

[ಪೆಣ್ಮೆ + ಪಾವು] 

ಪೆಣ್ಕೊರಂಗು (ನಾ): ಹೆಣ್ಣಿನ ವೃಥೆ,--ಅಳಲು ; 
ತಪದ ಶೀವ್ರಾತಪವ ರೌದ್ರಮಂ, ಪೆಣ್ಯೊರಂಗದೇವುದೆ: 
ತರಮೆ . .- - ನಮ್ಮ ದುನವಕುಲದ ಬಲದ 
೫೭೬೩-೫೩). (ಪೆಣ್‌ 4 « ಕೊರಂಗ.-)] 

ಪೆಣ್ಣಜ (ನಾ). ಹೆಣ್ಣು ಆನೆ; ಪಿಡಿ: "ಹಿಡಿ ಸದಡಿ 
(ಭಾರಪಿ- ೬೩೬), [ಪೆಣ್‌ 4 ಗಜ) 

ಪೆಣ್ಣಡಣ (ನಾ). ಹೆಂಗಸರ ಗುಂಪು; ಸ 


ಸೋಳಸಾಸಿರ ಪೆಣ್ಮಡಣದಿ: ಪೊಕ್ಕನಂಲಯವ 


ತಿ 
ಹೆ ಜಗ್‌ 


ಇ 
ಈ 
ಣ 


(ಪೆಣ್‌. ಗಡಣ] 


ಹೆಂಗತ್ತೆ, ಹೆಣ್ಣು ಗತ್ತೆ (ನಂ). ಕತ್ತೆಯ 


ವಿ 


ಪೆಣತೆ 
೧ 


ಮುಳಿಯ ಬಿದಿರೆ. ಮೇಗೇಅ್‌ಯೂಕಾಶದೊಳಾೂಡುವ 4 
ಮುನೆಯೊಳ್‌ ಪೆಣ್ಣತ್ತೆಯಾಗಿ ಪುಟ್ಟಿ (ನಡ್ಮೂರಾ. ೯-೦). ಹೆಂಗತ್ತೆ: 


“ರಾಸಭಾ - ಹೆಂಗತ್ತೆ ” (೬. oat): ಹೆಣ್ಣುಗತ್ತೆ Ce 
ಹೆಣ್ಣುಗತ್ತೆ ” (೬49: ೬9): (ಪೆಣ್‌ 4 ಕತ್ತ (ಕಬ 

ಪೆಣ್ಗಳ್ಳ. ಹೆಂಗಳ್ಳ (ನಾ). ಹೆಂಗಸನ್ನು ಕದ್ದ ಒಯ್ಯುವ 
ಆ ದಿನದ ಪೆಣ್ಣಳ್ಳನೇನಾದನೆಂದೀ ದಿನದ ಹಸುಗಳ್ಳಂ ನೀಂ ಬ 
(ಕಾಸಿ: ೧೧೨-೨೨). ಹೆಂಗಳ್ಳೆ: ಈ ಹೆಂಗಳ್ಳಗನು , , . ರಕ್ಕಸನ 
ಎಳೆ ನಿತು ಕಡಿಖಂಡಮಾಡಿಯೆ ಹೊಳ್ಳುವಾಜ"ಸಲೂದುವೆನೆ (ತೆೊರರಾ, 
8-೭-೩೬) ; ಎಲ್ಲಿಯ ವ್ರತಿ ಪಾರ್ಥನೆಂಬವನೆಲ್ಲಿಯುವ ನಿನಗುಂಟು ಛಲವಿದ 
ಬಲ್ಲೆನೀಕ್ಷಿಸಿ ಬಹೆನು ಹೆಂಗಳ್ಳ ನನು ಸಾರು (೩ಫಾಗ. ೦೦-೭೨-೩೪): 

[ಪೆಣ್‌ + ಕಳ್ಳ] 

ಪೆಣ್ಗಾಡಿ (ನಾ). ಹೆಣ್ಣಿನ ಸೌಂದರ್ಯ, -ಸೊಬಗು : 
ವೆಣ್ಣಾಡಿಯಂ ಚಂದ್ರಮಂ ನನೆಯ೨೭ಬಂ ತವೆ ನೋಂತು ಪೆಜ್ಬರಿಜನೆಂಬಂತಾಕೆ 
ಕಣ್ಣೊಬ್ಬಿದಳ್‌ (00ರ. ೩-೪೭). [ಪೆಣ್‌ ಗಾಡಿ] 

ಪೆಣ್ಗಾಡು (ನಾ). ಹೆಂಗಸರ ಸಂದಣಿ ಇರುವ ಪ್ರದೇಶ : ಮುನಿಮ್ಮಗಂ 
ವಳಿಯ ಬೇಂಟೆಯಂ ತಾನಾಡಲೆಂದು ಸಿಂಗರದ ಪೆಣ್ಣುಡಿ[ಕಾಂ. ಣ್ಲೂಡಿ) 
ನೊಳ್‌ ವಿಸಾನಾಂಕ ನೃಪತಿ ಕಟ್ಟಿಸಿದ ಬೆಳ್ಳಾರಂಗಳಂಗಬೇಕೆಂಬಂತಿರೆ 
(ಶೈವಿನರಾ' ೬-೨೦). [ಪೇ -- ಕಾಡ್ಕು) 

ಪೆಣ್ಣಾಸೆ (ನಾ). ಹೆಂಗಸರು ಹಾಕುವಂತೆ ಹಾಕುವ ಕಚ್ಚೆ : ಕಟ್ಟಿದ ಪೆಣ್ಣುಸೆ 
ಮುಂದಲೆಚುಂಗಿಂದ ನಟ್ಟುವರಾಯತವಾಂತು ಬೆಟ್ಟದೊಳಮರೇಂದ್ರ: 
ಕುಣಿದಾಡುತಿರೆ (665. ೭೪೨೪9). ([ವೆಣ್‌ 4 ಕಾಸೆ) 

ಪೆಣ್ಣಿಣಿ « ಪೆಣ್ಣಿಳಿ' ನೋ. 

ಪೆಣ್ಣಿಳಿ, ಪೆಣ್ಣಿಣಿ, ಹೆಣ್ಣಿಳಿ, ಹೆಣ್ಣುಗಿಳಿ (ನಂ). ಗಿಳಿಯ ಜಾತಿಯಲ್ಲಿ 
ಹೆಣ್ಣು; ಸಾರಿಕೆ : “ ಪುರುಳಿಯೆಂದುಂ ಸಾರಿಕೆಯಿಂದುಂ ವೆಣ್ಣಿಳಿ ” 
(6589 - ೫೩-೨೩) ; ವೆಣ್ಣಿಳಿ ಕಾಯಜನುಪಹತಿಯಿಂದಸುದಂ ನೀಗು 
ವುದದಅ*ಂ ವನು ಸಾಯದೆ ಸುವಸ್ಮನಿರೆನು (ಪಂಕ: ೨-೩೪) ; ಮುರದ 


ವರಂಬಡೆದನೋ 


SS SEES ESR. 


೫೮೦೩ 


ಲಾ 


30 


85 


40 


45 


ಪೆಣ್ಣೂಸು 


ತುದಿಯ ಕೊಂಬಿನೊಳೆ 
ಶೋಕಿಸುತಿರ್ದುದು (ತೆಲಪು. ೪೬.-೪)- 
ಹೆಣ್ಣಿಣೆ ಸುಳಿಸುಳಿದು ನಿಂದಿಸುತ 
ಒಡಲು ಚೆಲ್ವಿನ ಕದಿರು 
ಕರೆಯು ಎಂತಿತ್ತು (೫೦೩ರ- ೨ ಕತಾಜಾರ)- ಹೆಣ್ಣುಗಿಳಿ : 
[ಪೆಣ್‌ . ಗಿಳಿ) 
ಪೆಣ್ಣುದುರೆ, ಹೆಂಗುದುರೆ, ಹೆಣ್ಣುಕುದುರೆ, 
ಕುದುರೆ ಜಾತಿಯಲ್ಲಿ ಹೆಣ್ಣು: ಪಾರ್ಥನ 
ಯಾಗಿ ಸ್ಟ್ರೀರಾಜ್ಯ 


ಮೃದುವಾಣಿ ಚೆಂದೆನಿಪ ಪೆಣ್ಣಿಳಿ 

ಪೆಣ್ಣಿಣಿ : ಕಳವಳಿಸಿ ವಿರಹದಲಿ 
(ಅನಂರಾ. ೦ ೭.೪), ಹೆಣ್ಣಿಳಿ : ಅವನ 
ತುಂಬಿದ ಹೆಣ್ಣಿ ಳಿಗಳನ್ನು 


ಪ್ರಿಯವಾದಿನೀ- 


ದಿಕ್‌ 


ಹೊಲದಂತಿದು 


°C 


ಹಸಾಗಿಲ” (ತಂ: ೯೯೪). 

ಹೆಣ್ಣುಗುದುರೆ (ನಂ): 
೧ 

ತುರಂಗವ:ದು ಪೆಣ್ಣುಡುರೆ 


pve 
ಆಕ್‌ 


ಪೊಕ್ಕುದು  (ತೈವಿವ,. ೧೩ ಸೂಸನೆ): 
ಪೆಣ್ಗುದ:ರೆಯಾಗಿ ಹೆಲಿಯಾಗಿ ವಿಸ್ಮಯದಿಂದೆ ಪಾರ್ಥೆನಂ ಬೆ... 
ಮುನ್ನಿನಂತೆ ನಿಯಮಿತ ಮುಖಾಗ್ವ ಮಾದತ್ತ್ರು 
ಹೆಂಗುದುರೆ ; ಹೆಜ್ಜೆಯ ಮೇಲೆ ಹೆಜ್ಜೆಯಿಡುತ್ತ ಸಣಕಲ ಕಾಲಿನ 
ಹೆಗುದುರೆಗಳು ನಿಂತುವು (ಪುನಕು.. ೩೬4): ಹೆಣ್ಣುಕುದುರೆ : 
“ಮಮಾ, ಅಶ್ವ. ಬಡೆಬಾ-೩ ಹೆಣ್ಣುಕುದುರೆ” (ಒರ್ಕಾಂತಿ. ೨೩೦) ; 
ಗಂಡುಕುದುದೆ ಆ ಬಂದ ಹೆಣ್ಣುಕುದುರೆಯನ್ನೂ ಒಗ್ಗಿ ನಿಂದ 
ಬಳಿಸಾರಿತು (ಕುಲಕ. ೪೨೪). ಹೆಣ್ಣುಗುದುರೆ : "ಬಡಬಾ-ಹೆಣ್ಣುಗುದುರೆ” 
(೬೬೨: ೧೦೩). [ಪೆಣ್‌ 4 ಕುದುರೆ] 
ಪೆಣ್ಣೂಸು. ಪೆಂಗುಸು, ಪೆಂಗೂಸು, ಹೆಂಗಸು. ಹೆಂಗುಸು, ಹೆಂಗ ಸಂ, 
ಹೆಣ್ಣುಕೂಳು. ಹೆಣ್ಣುಗೂಸು (ನಾ). ೧. ಹೆಣ್ಣು ಮಗು: ಮುನೀಂದ್ರ 
ನಂದ್ರಿಯದೊಳೊಗೆದ ಗಂಡುಗೂಸುಮನವಣಿ ಕೆಲ 
ದೊಳಿರ್ದ ದಿವ್ಯಶರಾಸನಶರಂಗಳುಮುಂ ಕಂಡು ಕೆೊಂಡುಪೋಗಿ (ಶಂಜಕಾ. 
೨-೩೩ 5) : ಗರ್ಭದ ಪೆಣ್ಣೂಸಿಂಗಂ ಗರ್ಭಿಣಿಗಂ ಬಾಧೆ ಪಿಂಗೆ ಪೆತ್ತಾಗದೆ 
ಗರ್ಭಾರ್ಭ ವನುಯ್ಯೆನೆಂಬೀ ದುರ್ಭಾವನೆಬಿುಂ ವಿದೇಹಿಯಂ *ಂದಿರ್ದಂ 
(ಪಕಾರ. 9-03) ; ಮಾಡಿದುದು ಚಿಂತಾಕ್ರ್ರಂತತೆಯನೆವುಗೀ ಮಗಳ 
ಬಳವಿ ತ:ದಿಯೊಳೀ ತೆಜನೆ ಪೆತ್ತವರ್ಗೆ ವೆಣ್ಣೂಸಂ (ತರಫು- 67೩€) - 
೨. ಸ್ತ್ರೀ: ವನಿತೆ: ಇಂಕೆಜುವರ್‌ ಪೆಣ್ಣ್ಗೂಸುಗಳಂತವರ್ಗಳಿಷ್ಟ 
ವಿಷಯತಾಮಭೋಗಂಗಳನನ:ಭವಿಸುತ್ತಂ ಕಾಲಂ ಸಲೆ (ಠ್ಮಾಕಾ- 
00೬-೭1); ಈ ಪೊತ್ತಿನೊಳೀ ಪೆಣ್ಗೊಸೀ ಪಸದನಮೆಸೆಯೆ ಪೋವುದೆಲ್ಲ 
ಮಿದಘಟವ್ಮಾಪೂರಂ (ಸುಕುರೂ. ಪಸುಗೂಸು ಮೊಲೆಯಂ 
ಪೆಣ್ಗೂಸು ತವರ್ಮನೆಯಂ. . . - (ದರ್ಷನ; - 
ಪೆಂಗುಸು : ೨. ಪೆಂಗುಸೆನುತನುವಕಾನದಿಂದ ಯಾಚಿಸಲವಳು ಹಿಂಗ 
ದೆನ್ನಂ ಪೊಡೆಯೆು (6096. 8-06-38). ಪೆಂಗೂಸು ; ೨: `ಒಳು 
ವೆಂಗೂರು' ಪರಾ. ಹೆಂಗಸು: ೨. ಜೊತೆಗೆ ಬಂದ ಹೆ:ಗಸೂ ಹಾ 
ಶೋಭಿಸುವ 


ಹೆ:ಗಸನ್ನೂ ನಗುವ ಗಂಡಸನ್ನೂ 


(ಶೈಮಿಧಾ: ಬತ-೮). 


ದೆಣ್ಣೂಸುಎಂ೨ 


೬-೨೦) । 


ನೆನೆವಂತು ೩-೧೯೦) - 


ದಾ 


(ಅಶ ೧೩೨) : ಅಳುವ 
ನಂಬಬೇಡ (ಗಾರ). ಹೆಂಗುಸು : ವ. 
ಹೆಂಗುಸಿದಳಂತೆಂದು ಬಗೆದು (ಸಭ್ಯ. ೨೪-೬೪) ; ಕಾವುದೆನ್ನನು ಹೆಂಗು 
ಸಲ್ಲಾ (ಕುವ್ಮಾಸ' ೦೫-೨೪) ; ಹೆಂಗುಸಿವಳಿವಳಸುವನುಚ್ಚುವುವಂಗವೇ 
ಕ್ಷತ್ರಿಯರಿಗೆ (ಕೊಂ ೧-೧೦-೪); ಹೆ೨ಗೂಸರೆಂದರೆ . . . ಆಡುಗೆಮನೆಯುಲ್ಲಿ 
ಹೂಳಿಡುವ ಕಾಲವು ಮುಗಿದ-ಹೋಯ (ಡುಕ್ಷಶ್ರ. ೦೪೦). ಹೆಂಗೂಸು : 
೨. *ಭಾವಿನಿ. ವರವರ್ಣಿನಿಯೆನಲ್ಕೆ ಹೆಂಗಡಸೆನಿಕ್ಕು” 
(ಶಾಂಗರಾ. 5೪ ೦); ಹೆ:ಗೂಸೆ:ಬ ಹೆಸರಾದಡೇನು 
ಗಂಡುರೂಪು ಬಸನ ನಿನ್ಮಾ ದಯದಿಂದ (ಈುಶಾರೇ. ೬೨ ೧೬೪) : ನಾವು 
ಹೆಂಗೂಸಿಲ್ಲದೆ ಇರ್ದುದಿಲ್ಲೆಂಬ ವರಾತಂ ಕೇಳು ಕಿಚ್ಚ 
ನೊಳಗುಲವ್ಲಸದಿಂ ಬೀಳುತ ಸೆಅಗಿನಂತೋಸರಿಸುವಾ ವೈಶಿೀದ ಹೆಂಗೂಸಿ 
ನಂದದಲಿ ಹರಣವಂ ತ್ಯಜಿಸುವೆನೆನುತ (೧4: ೨೦- ೨೦). ಹೆಣ್ಣುಕೂಸು : 
(೪). ಹೆಣ್ಣುಗೂಸು : (ಕಾರಕ ೨4) 


ಠ್‌ 
fe 


. ರಾಮೆ 


ತ್‌ 
ಬಾಟ್‌ ಇನಿ ಸೆ 
ನಾವಂ ಭಾಟುಣಲಿ 


(ಬಸರ. ೦೨ ೧೧೩) ಷೆ 


Pat 


ಗ ಹೆಣು ಗೂಸ: 
[ON ವಿಲಾ «೬ ಡ್ಸ್ಲಗೂಸು 
ಣಾ ಣು 


ಪೆಣ್ಣೂಳಿ ೫೮೦೪ ಪೆಣ್ಣುಗ 

೧ ಣ. 
ಪೆಣ್ಣೂ ಸುಮೊಯ್ಯವಂ ಯ ಅರ್ಧನಾರೀಶ್ವರ : ಶಿವ: ಪೆಜ್ಲೂಸು ಪೆಣ್ಣಗಲೈ (ನಾ). ಹೆಣ್ಣಿ ಸೈನ ಅಗಲಿಕೆ, - ವಿಯೋಗ ; ಪ್ರಿಯೊಯಿಂದ 
ಮೆಯ್ಕವಂ ಮುಳಿದು ತಾನೆಮ್ಮೂವಂ ಕೊಲಬಪ್ಪುದು ಹಸನಾಯ್ತು (ತಂಪು: ಆದ ಆಗಲಿಕೆ: ಇದಿರೊಳಳಿದ ಸತಿಯಂ ಕಂಡು ದಾ ತರುಣಿ 
9೭-೦೪). ಹೆಂಗುಸುಗಳು (ಬಹಂವ) : ಹೆಂಗುಸುಗಳಾವ್‌ ಬಲ್ಲೆವೇ ಹೀಯೆಂದು: ಹಲುಬಿದಂ ಭೃಗು ಪೆಣ್ಣಗಲೈಯೆಂತಪ್ಪ ರನ ಭ್ರಮೆಗೊಳಿ 


(ತೊರಂ?, ೪-೦೦-೨೬). [ಪೇಣ್‌--ಕೂಸು) 
ಪೆಣ್ಗೂಳಿ (ನಾ). ಯಾವಾಗಲೂ ಹೆಂಗಸರೊಡನೆಯೇ ವ್ಮವಹರಿಸು 
ವವೆನು ; ; ಹೆಣ್ಣಿಗ: ಪೇಡಿಯ ಬಿಶ್ತೀ ದ್ರುಪದನ ನೋಡಿರೆ ಪೆಣ್ಮೂಳಿ 
ಮತ್ಸ ,ನುಂ ಪಾಂಡವರೊಳಿ” ಕೂಡಿ ಬರೆ ನಚ್ಚಿದಂ ಹರಿ ನಾಡಾಡಿಗಳಲ್ಲ 
ವಗ್ಗದೊಳ್ಳೆಯ ದಂಡಂ (ನೇರು. ೧೧-೧೦೦). " ಪೆಂಕುಳಿ' ಖೋ. 
[ಪೆಣ್‌ 4+ -ಗೂಳ್ಳಿ (ಆ -ಕುಳ್ಳಿ)) 


ದ್‌ ತ್ಮಾ ~ 
ಪೆಣ್ಣೊಲೆ, ಪೆಂಗೊಲೆ, ಗೊಲೆ (ನಾ) ಹೆಂಗಸಿನ ವಧೆ: 
ಸ್ತ್ರೀ ಹತ್ಯೆ : ಅಕಟೆಮ್ಮುವಂ ಶರಣ್ಟೊಲ್ಮುದಂ ಕಂಡು ನಾಚಿಕೆಯಲಾ 
ಪಣ್ಣೊಲೆ ಭಟರ್ಗೆಂದು ತಿಳಿದು ಹೇಸಿಕೆಬಿ: ಲ್ರದಿನಿತುವ:೦ ಕೈಗೈದೆ (ತೆಂ 
೨೦-೩೬) ; ಪೆಣ್ಣೊಲೆಗಳುಕುವೆನೆಂದಂ ಪಾರ್ಥನು (ತೈರಿರಾ. ೧೬-೦೬)- 
ಪೆಂಗೊಲೆ : ಕೋಪಮರುಬೆಲಂ ಪೆಂಗೆೊಲೆಯು ಸಂಗದಿಸಿ (ನಾರಾ. 
೫-೩ cL) “ಪೆಂಗೊಲೆಯ ' ಹರಂ. ಹೆಂಗೊಲೆ ು ಹೆಂಗೊಲೆಯುನು 
₹೦ಡು ಸುಮ್ಮನಿರುವುದಾವಂಗವೊ (ಶೇವಸಾಂ- ೦೪-೫೩); ಹೆಸಗೊಲೆೆ 
ವೀರರ ವ್ಯ ಖೆ (ನಂತದ. ೨೦-೨ 2೦) ಎಲೆ ೫ಂರ್ಥ ಹೆಂಗೊಲೆಗೆ 
ಹೇಸದೆ ಪಂಹಂಸ್ವ್ಯಮಂ ತುಡುವೆ ನೀಂ (ತೈ: ೧೬-೧8): 
ಇ 3 
[ಪ್‌ + ಕೊಲಿ] 
ಪೆಣ್ಗೊಳ್‌ (ಕ್ರಿ). ಹೆಣ್ಣನ್ನು ಪೆಡೆ.- ನಾಡು , ಹಣಿ 
[oes ಆ 
ಕೂರ್ದೇಜಿಯ ೨ ಸೃತೇಜುಬಂತೆವೂಲ್‌ ವಾಾಣದೆೊಳ್ಳಾರ್ಪ ಮನೆಮೊಲ್ಲು 
u ke = 
ಷೆಣ್ಣೊ ೦ಬ ಜೀಣಗಂಡರ್ಗೆ ಜಯ ಮುಕ್ಲೆ (340. ೬-೦೫೪ ಕಿವ): 
pS ವ: 
ಪ್‌ ಷ್‌ ಕೂಲ] 
ಪೆಣ್ಣ ನ (ನಾ). ಹೆಂಗಸರ ಸಮೂಹ, ಎ ಗಂಂಪು; ಬಾಲನಂತೆಸೆದನು 
ಸಜನ ಕಣ್ಣೆ ಪೂಗೋಬಲನಂದದಿ ಪೆಬ್ಮಿನತೆ (ವೋತತ- ೦೨-೫೦)- 
[ಪೆಣ್‌ ೬ ಜನೆ 
A ಗ್‌ ಹ ಅಜ್‌ ಕೇ ಧ್ರ ನ ವಾ ಸಾಂ ದು 
ಪೆಣ್ಣನ್ಮ. ಐಣ್ಣಜನ್ಮ, ಹಣ್ಣು ಜನ್ಮ (7 ಇ) ಹಣ್ಣಾಗಿ ಹುಟ್ಟಿರು 
ವುದು: ಹೆಣ್ಣಾಗಿ ಇರುವಿಕೆ: ಈತನೊಳೊಡಗೂಡದಿದ್ದರೆ ಹೆನ್ಮನ್ಮ 
ಭಿ 
ದೇತಜಿದು (ನೋಹತ- ೦೪-೬೪) ಪೆಣ್ಣುಜನ್ಮ : ಕಷ್ಟದೀ ಸ್ತ್ರೀವೇಷ 
' ಮುಕ್ರಿಯಿಲ್ಲದರೇನು ಶಿಷ್ಟಾತ್ಮೆಯೋಗದೋಜ:ದರೆ ನಷ್ಟ ಮಾಳ್ಗಿವು 
ಫ್‌ಣಂ ಜನೆ ದನೆಂದು ಸದ ಪ್ರಿಯ ಸಶಿದ:ರಾಡಿದರು (ರರೆತ. ೦೬-೩೯): 
ಣ ಲ 
ಹೆಣು ಜನ್ಮ ಸೂಳಿಯಾದರೂ ನಾಚಿಕೆ, ಹೆಣ್ಲುಜನ್ಮದ ಹುಟ್ಟುಗುಣ 
ಎನಿ 
(tm. ೪9) - ಪೆಣ್‌ | ಜನ್ಮ] 
ಪೆಣ್ಣಊರ್‌ (ನಾ). ಒಂದು ಸ್ಥಳದ ಹೆಸರು: ಕೊಜಃಕುನ್ನವಿದಯೇ 
ವೊ ನ್‌ cee ಗಾ (ಗಾಗ 
ಪೆಣ್ಣಊರ್ನ್ನಾಮಗ್ರಾವಂಃ (ರಂ. ೦೯೪೨, ೩೦-೪೩ ; ki 


(? + ಊರ್‌) 
ಪೆಣ ್ಲಿಂಚೆ, ಹೆಣ್ಣ ಚೆ (ನಾ). ಹೆಣ್ಣು ಹಂಸ; ಹಂಸ: ಅಗಲೆವೋದ 
ಹೆಂಸನನಆಸಲೀ ಪಡೆದೆಳಸುವ ಪೆ ಪೆಣ್ಣ ಆಚೆಯ ಪದ ಕೊರಲಿಂಚರದ ಸರವೆ: 
ಸವಿ ಕಿವಿಗಿದಆಕೊಳ್‌ (ಶಂಶರಾ, ೩-೩೬) : ತಾವರೆವಂಡಿನ ತನಿಸೊಕ್ಕಿಂ 
ಸೊಕ್ಕಿದ ಪೆಣ್ಣಂಚೆಗಳಿಂಚರಂಗಳ್‌ (ಕಾರಂಫೂ- ೦೦೭); ಆಗಲ್ಲ ಪೆಣ್ಣಂಚೆಯಂ 
- ಅಜಿಸಿ ಪೋಗಿ (ಗಿಂಕ- ೩-೦೦೩ ನ). ಹೆಣ್ಣಂಚೆ “ ಮರುಳ, 
ಮರಾಳು, ವರಟಾ. ಈ ೩ ಹೆಣ್ಣಂಚೆ”  (ಹರಾಯು- ೪-6). 
[ ಪೆಣ್‌ 4+ ಆಂಚ್ಮೆ ) 

ಪೆಣ ಂದೂರ್‌ (ನಾ). ಒಂದು ಸ್ಥಳದ ಹೆಸರಂ ; ಪೆಣ್ಣನ್ನೂರ್‌ x » 

ಣ ೦ ಎ 
ಕೀರ್ತ್ತಣ್ಣನ್‌ . . . ಎಜದು ವಿಜ್ಲೋರ್‌ (ಎಕ: 1೫, ರೇನನ- ೭೪-4 ; 
0? + ಊರ್‌) 


ಸೊ- 780). 


೩ 


ಶುವುದೆ (೩ಂಕ್ರ- ೨೦೨೩೪). [ಪೆಣ್‌ . ಅಗಲ್ಮೆ] 
ಜು? (ನಾ). ಹೆಣ್ಣಿನ ನಗಂ; ಮೆಲುನಗೆ : ಪೊಳ್ತರೆಯ 
ಬುನ್ಸೆ (ಕಾರ. ೬೬-೦೦೩). ಪೆಣ್ಣಗೆ ; ಹ 
ನದಿ ಭವಿಷ್ಯವಂ ಶಿವಿವ ಪುರುಷನ, ದೃಷ್ಟಿ, ಹೆಣ್ಣೆ ಶಿ 
ದಿ ಗಂಡಿನ ಮನೋದಂಢನ್ಮ್ಯ (ಗೊಲ್ಲೊಢಾ- ೪೦-೭9)- 

[ಪೆಣ್‌ « ನಗೆ) 


ಚಿಮ್ಮಿದಳ್‌ 


ಕ್‌ 
ನಂಬು 


ಕ ಮುನ್ನಿನ ಜನ್ಮಾಂತರ 
ಇರುಳುಂ ಪಗಲುಂ ತಿನೆಪಡು 
. 3-6): [ಪೆಣ್‌ + ನರಿ] 

(ನಾ). ಆನೆಯ ಜಾತಿಯಲ್ಲಿ ಹೆಣ್ಣು; ಪಿಡಿ: 
ಣು ಕರೇಣು ಖಿಡಿಯೆನಲು ವೆಣ್ಣುನೆ? (ಮಗಗ. ೪೬-೦); 
ಕಾಂಚೀದಾಮದಿಂದೆಸಿವ ವೆಣ್ಣುನೆಗಳ ಮೇಲೆ 
ರದರು[(ಐಾಕಾಂ- ಪೆಣ್ಗಳಾನೆಗಳ ಮೇಲೈತಂದರು] (ಕೆ ಬರಾ. 
ಹೆಣ್ಣಾನೆ 2 “ಕರಣಿ. _ಹೆಣ್ಣುನೆ” (ಅಉರ- ೩-0೭); 
(ಶಮಿಡ- ೨೩6 690); ಇಂದ್ರನೈಲಾವತವು 
ಗಳ ಓಂದಗಳಿಗೆಲ್ಲ ಅರಸನು ಆಗಿ (ಸಸಿಗೆ. 60-೯). 

(ಪೆಣ್‌ 4 ಆನೆ] 

ಸ ಕಷ್ಟ (ನಾ). ನಾಯಿಯ ಜಾತಿ 
ಸರಮಾ ಈ ೨ ಪೆಣ್ಣಾಯ$ 
ಪೆಣ್ಣುಯಾಗಿ ಪುಟ್ಟಿ ಸತ್ತು 
ನಿಷಾದನ ಮುನೆಯೊಳ್ಳೆಣ್ಣಾಬೂಯ್ತು್ತು 
"ನಂಯ ಎ ಹೆಣ್ಣ್ಣುಯಿ” 


(ಶಾಶರಾ. 


ಯಿಂದಂ ... 


1) 


{| 


ಬಸೆ-ನೆಣ, 


ದೆಣಸೆ [a 


೪೭-೧೨೭); 
(ವಾ ೦೩-೫); 


ಬಿ 


25 (ಸ:ಳೆೊವೂ: 


೧೧೦). ಹೆಣ್ಣು ನಾಯಿ; 


೩-೦೯). (ಕಾಶಕ್ಕ- 
+)- 
A + ಸ ನಂಜು 

ಕ್ಲಾಳಂ (ನಾ). ೧. ಹೆಂಗಸು; ಹೆಣ್ಣು 
ವೆಣ್ನಾಳ್ಳೆ 1 (9ಕ್ಕತ್ಕಾ- ೦೩- ಹತ್ತ 
ತಜ್‌ದಿಕ್ಸಿ ತೆಗೆತಂದು ಚಿಣ್ಮನನೆಮ 
೩೩-೩೦). ಹೆಣ್ಣಾಳು : ೨. ಕೂಲಿ ಕೆಲಸ 
೨ಣಂಳು ಗಂಡಿುಳು. ಕುಜುಟಗ[ಳು] ಸಹ 
3377); ಮುಂಗವಚದ ಗುಂಗುರುಹಣೆ 
ಇಣುತ್ತಿದ್ದರು (ಶ್ರನರು. ೩೦೪). 
(ಪೆಣ್‌ ಎ ಆಳ] 

ಇಲಿಯ ಜಾತಿಯಲ್ಲಿ ಹೆಣ್ಣು; ಮೂಷಿಕೆ: 
ಬಾಯಿಂದಂ ಬರ್ದು ಬೆರ್ದುಂಕಿದೊಂದು 
ಖಂ ಕಂಡು (ತ.ಶತಂ- ೨೩೬-೬). ಹೆಣ್ಣಿಲಿ : ಗಂಡಿಲಿ, ಹೆಣ್ಣಿಲಿ, 


ನಾ 
[oe ಧ್‌ 


ಪೆಣ್ಣಾಳ್‌ ಛ್‌, 


ಆ 
80 
ಗೊಪ್ಪಿ ದುಕ್‌ (ವಿ ಹತ. 


ಮಾಡುವ ಹೆಂಗಸು 


3%511... ೪೧೭ ೧೦: 


ಛೆ 
v 


(ಕ 


ಹಗ ಳುಗಳು 2 
35 


ಫ್‌ 
HV 


ವುುದುಕಿಲಿ. ಹುಡುಗಿರ, ಎಲ್ಲಾ ಬಂದುವು ಓಡೋಡಿ ಜೋಗಿಯಂ 
40| ಬಾರಿಸೆ ಕಿಂದರಿ: |! (ಕೊಶೋಗಿ, ೦೦-೨೫೦), (ಪೆಣ್‌ 4 ಇಲ್ಲಿ] 
ಪೆಣ್ಣು `ಪೆಣ್‌' ನೋ. 
ಪೆಣ್ಣುಗ, ಹೆಣ್ಣುಗ (ನಾ). ೧. ಹೆಂಗಸಿನೊಂದಿಗೆ ವ್ಯವಹರಿಸಂ 
ವವನಂ. ೨. "ಹೆಣ್ಣಿ ನಲ್ಲಿ ಆಸಕ್ತಿಯಿರುವವನಂ ; ಪೆಣ್ಮೊಳ್‌ ಪ್ರವಣಂ 
ವ್ಯಾಪೃತಂ ಮೇರ್‌. ಪೆಣ್ಣು ಗಂ (ಕಬ್ಮಾನು. ೪೨೪ ಪ್ರಯೋ); “ಸ್ತ್ರೀಭೋಗ 
45, ದಲ್ಲಿ ಚತುರನಾದವನು” (ಕಕ). ೩. “ನಪುಂಸಕ” (ಕ್ರಳಷ್ಠ)- 


೧. ಉಗ ಪ್ರತ್ಯಯಕ್ಕೆ-ನಾರುಗಂ . . . ಹೆಣ್ಣುಗಂ, 


ಹೆಣ್ಣುಗ | 


ಪೆಣ್ಣು ಜನ್ಮ 


ಕ 
~ 


ಮಣ್ನುಗಂ (ಕಮುರ- ೨೦೪ ಪ್ರಯೋ). ೩. ಸಂ, ನಪುಂಸಕಂ, 

ಈ ೨ಹೆಣ್ಣುಗಂ” (ಕಾಕಕ್ಕ- ೩೬೩). ೪. ತಲೆಹಿಡುಕ; ಕುಂಟಣಿ : (*)- 
(ಪೆಣ" + - ಉಗ) 

ಪೆಣ್ಣುಜನ್ಮ 'ಪೆಣ್ಣನ್ಮ' ನೋ. 

ಪೆಣ್ಣುಡೆ, ಹೆಣ್ಣುಡೆ (ನಾ). ಹೆಣ್ಣಿನ ವೇಷ, -ವಸ್ವೈ,-ಉಡುಗೆ :| 8 
ನೀರನೋಡಿ ಪುಗೆ ಪೆಣ್ಣುಡೆಯುಟ್ಟಿರೆ ಪುತ್ತನೇಜ್‌ ಕೊಲ್ಲದ ತುಟ*ಲಾಳ್ತ 
ನಕ್ಕೆ ಸಮನಾವನೊ ಸಾಹಸಭೀಮಭೂಪನೊಳ್‌ (ಗರಾಡುು. 0-33): | 
ವೆಣ್ಣುಡೆಯನಾಟಿಸಿ ಬಾಟ್ವ ಶಿಖಂಡಿ ಮಂಂ ನೆಟ್ಟನರ್ಜುನನ ಸಾರಥಿ 
(ಕಾವ್ಮಾವ- 4೭3೨); ಪೆಣ್ಣುಡೆಯುಟ್ಟನ್ಬು ಬೈತಲೆಯನೊಳ್ಪೆನಲೊತ್ತಿ ಬಾ 


ತಳೆದೆಂ ಸತಿರೂಪನುರ್ವಿಪಾ (ಆಕಳು. 9೧-೬೦) -ಹೆಣ್ಣುಡೆ ; ಬಳೆಗಳನ್ನು | 10 
ನೆಗ್ಗಿ, ಹೆಣ್ಣುಡೆಯನ್ನು ತೊರೆದು, ವೀರವೇಷವನ್ನು ಧರಿಸಿದನು 
(ಕಸಾಶ. ೯೦). [ಪೆಣ್‌ + ಉಡ್ಕೆ? 


ಪೆಣ್ಣುವಿಂಡು -ಪೆಣ್ವಿಂಡು' ನೋ. 

ಪೆಣ್ಣೆ. ಪೆನ್ನ, ಖೆನ್ನೈ (ನಾ). ಒಂದಂ ನದಿಯ ಹೆಸರು; £ ಆಂಧ್ರ 
ಪ್ರದೇಶದ ನೆಲ್ಲೂರಿನ ಬಳಿ ಸಮುದ್ರವನ್ನು ಸೇರುವ ಪೆನ್ನಾರ್‌ ನದಿ; 
ಪಿನಾಕಿನಿ : ಷಟ್ಟಣ್ಣಿ ಪೆಣ್ಣಿನದೀ ಪೂರ್ವದಿಶಾಂ ಕ್ಷೇತ್ರಂ (ಎಳ- 2%, ರೊಡ್ಮರ: 
೬6-95; 517): ವೆಣ್ಣೆನದೀ ಪೂರ್ವ್ವತಟೇ (ಎಳ- ೪1, ರೂಡಗೆ- ೩೬-೪೨; 749): 


ಕಾಚ 
ಲಾ 


ಪೆನ್ನ : ಪೆನ್ನನನೀ ಪೂರ್ವ್ವದಿಶಾಂ ಕ್ಷೇತ್ರಂ (39: ೫. ೧೬೯-೧ $33): 
ಹೆನ್ನೈ : ಮೂಡಲು ಕೊಟ್ಟನೂಆ ಹೊಲವೇರೆ ಹೆ(ಂ)ನ್ನೆಯ ತೊಣಕ 


(3322. 11-1, ೩5೫೭-೨೦; 1825): ಜೀವಂಗಳಿಗೆಲ್ಲಾ ಉದಕವೇ ಪ್ರಾಣವಾಗಿ 
ವೆನುಗೊಣ್ಣೆಗೆ ಹೆನ್ನೆಯ ನದಿಯನೂ ತರಬೇಕೆನ್ನು (ಎಳ. ಸ. ಗೋಂರ. 
೩೬-೧೨; 1888) (ದೇ. ॥ ತಮಿ. ವೆಣ್ಣೈ: ತೆಲು, ಪೆನ್ನ) 

ಪೆಣ್ಣೆಗಡಂಗ (ನಾ). ಒಂದು ಸ್ಥಳದ ಹೆಸರು : ಸರ್ಬೃಣನ್ಹಿ ದೇವರ್ಗ್ಗೆ 
ಪೆಣ್ಣೆಗಡಬ್ಲದ ಸತ್ಯವಾಕೃಜಿನಃಲಯಕ್ಕೆ ಕೊಟ್ಟರ್‌ (ಇ6. ೫1. 
೧೭೩೩; 887)- [ಪೆಣ್ಣೆ 4 €ಡಂಗ್ಮ (< ಕಡಂಗ್ಕು)] 

ಪೆಣ್ಣೆರ್ಜೆ, ಹೆಣ್ಣೆದೆ (ನಂ). (ಆಲಂ) ಹೆದರುವ ಮನಸ್ಸು; ಅಳದೆ. 
ಹೆಣ್ಣೆದೆ ; ಅಳ್ಳೆದೆಯ ಹೆಣ್ಣು ಹೆದರಿ, ಹೆಣ್ಣೆದೆಯ ಗಂಡನ್ನೊರಗಿ 
ದಂತಿತಪ್ತಿ ಪಾರ್ವತಿ, ಕಿಟ್ಟಿಯ್ಯನನ್ನೊರಗಿದ್ದ ಆ ದೃಶ್ಯ | (ಸ67. ೧೮೩): 

ಪೆಣ್ಣೆರ್ದೆಯಂ ಎ ಅಳ್ಳೆದೆಯವನಂ ;: ಅಂಜುಬಂರ:ಕ; ನನ್‌ 

ಸ್ಕೂಸನಾ ತಜ್‌ಸಲವಿನಳ್ಳಿಂದೆ, ಪೆಣ್ಣೆರ್ದೆಯನಾದಪೆನ್‌ ಎಂದು . - .|80 
ಕನಸು 6.ಣ್ಪ್ಬದುಂ ಬೇಡ ನೀನ (0ರೃಶ್ರ. ೫೩-೦೧8೩6). [ಪೆಣ್‌ 4 ಎರ್ದೆ] 

ಪೆಣ್ಣೊಡಲ್‌, ಹೆಣ್ಣೊಡಲ್‌ (ನಂ). ೧. ಹೆಣ್ಣಿನ ದೇಹ.-ಶರೀರ. 
ಪಿ. (ಆಲಂ) ಹೆಣ್ಣಿನ ವಂನಸು, ; ಹೆಂಗರಂಳು: ವೆಣ್ಣೊಡಲಲ್ಲೆ ಎಂತು 
ಸೈರಿಪೆಂ (ಉಕ. «೨-೨3)- ಹೆಣ್ಣೊಡಲ್‌ ; ೧. "ಹೆಣ್ಣೊಡಲ' 
ಪರಾ. [ಪೆರ್ಣ 4 ಒಡಲ್‌] 

ಪೆಣ್ತನ, ಹೆಣ್ಣು ತನ (ನಾ). ೧. ಹೆಣ್ಣಾಗಿರುವಿಕೆ: «ಪೆಣ್ತನಂ 
ಗೊಳಿಸು ' ಪರಾ. ಪಿ. ಹೆಣ್ಣಿನ ಸ್ವಭಾವ, ರೀತಿ; ತನಕ್ಕೆ -ಕಲಿತನಂ 
* * * ಪೆಣ್ತನಂ (ಕನುಡ. ೨೦೦ ಪ್ರಯೋ); ₹ವಿತಾವನಿತೆಯ ಸಂಗಕೆ ಪೆಣ್ತನ 
ಸವಿಯಲ್ಲವೆಂದಾ ವಾಣಿ ತವಕದಿಂ ಗಂಡುರೂಪಾಂತಳ (ಕುರಾಸಾಂ: ೧೩೯): 
ಪೆಣ್ತನಕೆ ತಗುವಂತೆ ಮೇಣ್‌ ಚೆಲ್ವರಳುವಂತೆನ್ನ ಪಸದನಂಗೈ (ಕಠ್ರಾಂಗ- 
೦೪-೪೯೩). ಹೆಣ್ಣುತನ : ಈ ಹೆಣ್ಣುಮುಗುವಿನಲಿ . - . ಉಳಿದಿಹುದು, 
ಚೆಲುವಾದ, ನಿರ್ವುಲದ ಹೆಣ್ಣುತನವೊಂದು | (ಇಂಗೀಶ. ೬೨-೬) ; 
ಹರೆಯದ ಹೆಣ್ಣು ಚಾಮಲೆ ಹೆಣ್ಣುತನದ ಆ ಬನಿಯನ್ನು, ಚೆಲುವನ್ನು 
ತಳೆಯುತ್ತಿದ್ದಳು (468: ೨೬); ಹೆಣ್ಣುತನ ಶಿವನೆ ಜಗದಾಗ ಕೈಮಂಗಿವೆ 
ಕಂದಯ್ಗ್ನ ಕೊಟ್ಟು ಕಡಿಮಾಡು (ಇನಗೀ. 8). [ಪೆಣ್‌ -- - ತನ] 

ಹೆಣ್ತನಂಗೊಳಿಸು (ಕ್ರಿ). ಹೆಣ್ಣಾಗಿರುವಂತೆ ಮಾಡು: ಧರಣಿಯೊಳಾನೆ 


40 


೫೮೦೫ 


ಪೆಣ್ಬಡೆ 


ದಿವ್ಮಪುರೆುಖೋತ್ತವಂನೆಂಬ ಸಗರ್ವಶೌರಿಯಂ ಭರದೊಳೆ ವೆಣ್ತನಂಗೊಳಿ 
ಸಿದಂ ಕ್ರೃತಂದಕ್ಷಂ (ವೃತಂ- ೩೭-0೦೦) - 
[ಪೆಣ್ವನ ೪ ಕೊಳ್‌, + ಎ ಇಸ್ಕು) 
ಪೆಣ್ಣಂಡ (ನಾ). ಹೆಂಗಸರ ಗುಂಪು; ಸ್ತ್ರೀಯರ ಸಮೂಹ: 
ಪ್ರಿದಶೇಂದ್ರಂ ... ಅಟ್ಕರ್ತು ನಿರಂತರಂ ಸಮಣಃದಂ ವೆಣ್ಮಂಡಮಿಂದ್ಭಾಣಿ 


ಯೆಂದುದನೆದೆಂದೆದೆಯಾಡುತಿರ್ಪದೆನೆ ಮತ್ತೇನೆಂದದಂ ಬಣ್ಣಿವೆಂ 
(ಆಶು. 6-33). [ವೆಣ್‌ + ತಂಡ) 
ಪೆಣ್ಣಂತಿ (ನಾ). ಹೆಣ್ಣ ಆನೆ ; ಪಿಡಿ: “ಪೆಣ್ಣಂಶಿ . . . ಭೂಜವಿಶೇಷ 


ಕರೇಣುವಾಚಕಂ” (೫ರ: ೧೦)- [ಪೆಣ್‌ ದಂತಿ) 
ಪೆಣ್ಣಳ (ನಾ). ಹೆಂಗಸರ ಪಡೆ ; ಸ್ತ್ರೀಸೈನ್ಶ : ಲೀಲೆ ಮಿಗೆ ಪೆಣ್ನಳಂ 
ಬಂದು ವಿಜಯನ ಪಡೆಯ ಮೇಲೆ ಬಿದ್ದುದು (ಕೈಮಿರಾ- ೧೬.4). 
[ಪೆಣ್‌ .. ದಳ್ಳ(- ದಲ)] 
ಪೆಣ್ಣುಂಬಿ (ನಾ). ತುಂಬಿಯ ಜಾತಿಯಲ್ಲಿ ಹೆಣ್ಣು; ಭ್ರಮರಿ: 
ಆ ಪೆಣ್ಣುಂಬಿಗಳ ಸರಮನೆತ್ತಿ ತಜುಂಬುತ್ತುಂ ಬಂದುದು ಪ್ರಭಾತಸಮಿಾರಂ 
(ಪಂಶರಾ. ೧೨-೦೦೩) ; ಬಂಡುಂಬ ವೆಣ್ತೂಂಬಿ ಸುಸ್ವರದಿಂದೋದುವ 
ಕೀರಮಾರ ಬಗೆಗಂ ಸಮ್ಮೋದಮಂ ಮಾಡವೇ (ತುಳುಶಾ. ೧-೭೩): ಆಗಳಿ 
ಬಂದ ಮುನಿವೃಂದಾರಕನ ಬರವಿನೊಸಗೆಯೊಳ್‌  ಮಂಗಳಂಬಾಡು 
ವಂತಿನಿಯ ದನಿಯಂ ನೆರೆದು ಮೊರೆವ ಪೆಣ್ಣುಂಬಿಗಳು೦ (ಠಂವ್ರಪು- ೨೨೦೦೩). 
[ಪೆಣ್‌ + ತುಂಬ್ಮಿ) 
ಪೆಣ್ಣೊಡವ್ರು (ನಾ). ಹೆಂಗಸು ಧರಿಸುವ ಒಡವೆ ; ಹೆಣ್ಣಿನ ಆಭರಣ : 
ಪರದಾ ಪಡೆ ಬಡವೆ ? ಅದರೊಡವೆ ವೆಣ್ಣೊಡವೆ ? (ಕಾರಸಿ- ೬-೦೩೦), 
[ಪೆಣ್‌ + ತೊಡವು] 
ಪೆಣ್ಣೊಡೆಯ (ನಾ). ಆರ್ಧದೇಹ ಹೆಣ್ಣಾಗಿರುವವನಂ; ಅರ್ಧ 
ನಾರೀಶ್ವರ ; ಶಿವ: “ಎಣ್ಮಯ್ಮಂ . . - ಪೆಣ್ಣೊಡೆಯಂ. ಈಸು... 
ಅಯ್ಕೊಗಂ _ ಈ ೩೩ ಈಚ್ವರಂಗೆ ಪೆಸರ್‌” (ಕಠಸಾ- ೪೭೨೧): 
“ಎಳಿದೇರ . . . ಪೆಣ್ಣೊಡೆಯ ಮಿಡ ಈಸರಂ ದೇಸಿಗಂ” (ಕನ್ಮಿವಂಂ. ೩). 
[ಪೆಣ್‌ 4 ತೊಡ್ಮೆ 4 -ಅ್ಯ] 
ಪೆಣ್ಣೊರೆ (ನಾ). ಹೆಣ್ಣುನದಿ,-ಹೊಳೆ : (9. "ಗಂಡ-ದೊಲ್‌' ಪರಾ. 
[ಪೆಣ್‌ 4 ತೊರೆ (ಆತೊಣ್ಯೆ) ) 
ಪೆಣ್ಣಾಳ್ಯ (ನಾ). ಹೆಂಗಸರ ಪಡೆ,-ಸವಂೂಹ : ಸತ್ಕಸತ್ಪ್ಪಿರುಷರಡಿ 
ದರ್ಶನಂಗೊಂಡು ಪೋಪಂತೆ ಪೆಣ್ಮಾಳ್ಯದೊಡನೆ ನಡೆಗೊೊಳಲಂ (ನತರೋ. 
೨೪ ೬). [ಪೆಣ್‌ 4 ಪಾಳ್ಮ (ಪಾಳೆಯ) 
ಪೆಣ್ತು 'ಪೆಂಪು' ನೋ. 
ಪೆಣ್ಬಕ್ಕಿ 'ಪೆಣ್ವಕ್ಕಿ' ನೋ. 
ಪೆಣ್ಬಚ್ಚ (ನಂ). ಹೆಂಗಸಂ ತೊಡುವ ಆಭರಣ : ಹೆಣ್ಣಿನ ಒಡವೆ 
ಮಚ್ಚರದಾಯವಂಂ ಮಿದು ಕೈದುಗಳಂ ತೊಲ್‌ದುಟ್ಟು ತೊಟ್ಟ 
ವೆಣಚ್ಚಂ (ಅನಂಪು. 0೩-6೬) - [ಪೆಣ್‌ -- ಪಚ್ಚ) 
ಪೆಣ್ಣಡಣ (ನಾ). ಹೆಣ್ಣಿನ ದೌರ್ಭಾಗ್ಯ , - ದುರದೃಷ್ಟ : ನಾಣೊಡೆಯ 
ನನಷ್ಟಿಯುಂ ವಂಗುಟ್ತೂ ನಿರ್ಲಜ್ಜ ಗಂಡಸನಪ್ಪುತಿರ್ಪ ವೆಣ್ಣಡಣದ ಮುನ್ನ 
ಮುಳ್ಳನಿತು ಭಾಗ್ಯಮಂಮೇನೆರೆಯಾಗಿ ಪೋಗದೆ (?)(ಸೂಕ್ತಿತು. 6-೪೩3): 
[ಪೋ -- ಪಡಣ] ` 
ಪೆಣ್ಬಡೆ (ನಾ). ಇ ಪೆಣ್ಹಾಳ್ಯ : ನುಡಿವ ನಡೆನೋಡುವ . . . ಚಿತ್ರದ 
ಪೆಣ್ಬಡೆಯಿ)ಂ ಸ್ತ್ರೀರಾಜ್ಯದಂದಮದಣಕಡೆಯೆಡೆಯೊಳ್‌ (ಅ೦ತು. 9-4೨); 
ಒದವಿವ ನಿಜಲಾವಣ್ಮದಿನುದಕಂ ಸ್ಪರ್ಶಾನುಮಿತಮೆನಲ್‌ ವೆಣ್ಳಡೆ 
ನಿಂದ:ದು ಪೊಕ್ಕು (ಗಂ. 09-68); ಪೆಣ್ಬಡೆ ಸೂಸಿತು . .. ಪಟವಾಸದ 
ರಜಮಂ (ಉಕ. ೯-೪೦ ರಗಳೆ). (ಪೆಣ್‌ + ವಡೆ] 


ಪೆಣ್ಬಡೆಯ ೫೮೦೬ 


ಪೆಣ್ಬಡೆಯ (ನಾ). ಹೆಂಗಸರನ್ನೇ ಸೈನ್ಯವನ್ನಾಗಿ ಉಳ್ಳವನಣ ಮನ್ಮಥ: 
“ಇಂಗೋಲ್ವಿಲ್ಲಂ ಪೆಣ್ಬಡೆಯಂ ಗಿಳಿದೇರೆಂ --ಇವು ೧೩ 
ಉವಮುದೇವಗೆ ಪೆಸರ" " (೪0೫. 0-08) ; “ ಬಂಡುಣಿವೆದೆಯುನು . . . 
ಪೆಣ್ಬ ಡೆಯನೈಸರಲ ಕಾವ ಜಪಿಗಳವಗೆಯನೆನೆ ಮನ್ಮಥನ ನಾವಂ” 
(ಕ೦್ಮಿಕ್ಕೆ. 6). [ಪೊಡೆ + - ಅ] 

ಪೆಣ್ಬರಿಜು (ನಾ). ಹೆಣ್ಣಿನ ಆಕಾರ, - ಆಕೃತಿ : ಮದನನ ಪೂವಿನಂಬುಗಳ 
ಪೆಣ್ಬರಿಜೆಂಬ ಬೆಡಂಗನುಂಟುಮಾಡಿದ ರಾಜರನ್ಯಕೆಯರು ಪಲರಂ] 
ತನಯಂಗೆ ಮಾಡಿದಂ ಮದುವೆಯನಾ ನೃಪಂ (ಕಾಣು. ೪-090): ಸತ್ತಿ| 
ಕೋದಯಂ ಪೆಣ್ಣರಿಜಾಗಿ ಮನಂಗೊಳಿಪಂತೆ ರಂಜಿಪ ತತ್ಕಂಜದಳಾಕ್ಷಿಯ 
ಭಾವಮನಟ್‌ದು (ಉದ್ಮಟಿ: 6-೧00 ವ), ಚೆಲ್ವಂಬೊತ್ತಾ ಚಿತ್ರದ ಪೆಣ್ಬರಿಜಂ 
ನೋಡಿದನಾ ಕುವರಂ (8ಯಳಾ. ೩-೮): [ಪೆಣ್‌ 4 ಪರಿಜು) 

ಪೆಣ್ಬಸ (ನೂ). ಒಂದು ಸ್ಥಳದ ಹೆಸರು : ವೆಣ್ಬಸ ಅರು ಕಿಸುಮಂಗಲಂ| 
(ಎ9. 1೫. 309-೬೦; 760), ?] | 

ಪೆಣ್ಣಾವ (ನಾ). ಹೆಣ್ಣಿನ ಆಂಗವಿನ್ಯಾಸ : ಚಾಟ್‌ 
ಪೆಣಸವಕ್ಕಂ ಲಕ್ಕತೆಅಬಿಂ ಪೊಗಬ್ಬು (ಕಾಂತಿಫು- ೩-೫೩ ವ); ಕೊಳ್ಳ &6 
ದಿಂದಂ ಬಂದ ಲಕ್ಷ್ಮೀವಧುದೆನಿಸುವ ಬೆಣ್ಸುವವಿಂತಾಗವೇಡ (ಗರಾಪ | 
6-40). [ಪೆಣ್‌ 4+ ಬಾನ) 

ಪಣ್ಬಾಟಕ್ಕಿ (ನಾ). ಹೆಣ್ಣಿನ ಬದುಕು : ನುಣ್ಬಣೆ ಮೆಲ್ಲದಪು ಮರಲ್ಲಣ್ಟು 
ಯ್ಹೈೆಜಕಿ  ತುಂಬುಗಂದಮಿಂಬಿಡಿದೆರ್ದೆ:1೪* ಪುಣ್ಪಡುವಿನೆಗಂ pd 
ವೆಣ್ಬಾಲಟಕಿಯ ೫೫x ೫x (94ರ. ೬-2೦೩).- [ಪೆಣ್‌ + ಬಾಟ್‌] 

ಪೆಣ್ಣುಯ್ಯಲ್‌, ಪೆಂಬುಯ್ಯಲ್‌, ಹೆಣ್ಬುಯ್ಕಲು (ನಾ). (ಅಪ 
ಹರಣ ಕಾಲದಲ್ಲುಂಟಾಗುವ) ಹೆಣ್ಣಿನ ಆರ್ಶಧ್ವನಿ,-ಗೋಳಾಟ :| 
ಪೆಣ್ಟುಯ್ಕಲೊಳಜುವೆಸದೊಳ್‌ ನಂಟನೆಡಜಕಹೊಳ್‌ .. ತಅಸಂದು। 
ಗಂಡುತನಮನೆ ನೆಅಪದವಂ. ರಂಡನಲ್ಲನೆಂತಂ೦ ಹಂಡಂ (ಗರಾಯು, ೨-೨೪) | 
ಕೇಳ್ದು ಪೆಣ್ಟ್ಬುಯ್ಕಲಂ ವಿಚಾರಿಸದೆ ಪುರುಷಂ ಪೋಗಲಾಗದೆಂದು., 85 
ತತ್ಸಮಾಾಪಮನೆಯ್ಲಿ (ಕರ್ರಜ್ರ. ೦೬-೫6 ರ); ಎನ್ನಿ ನೆಯಂಗೆಯ್ದಿಸಿಯೂರ ನಾಡ 
ಜನಮ ವೆಣ್ಸುಯ್ಕಲಂ . . - ಹಾ ನೃಪ ನೀಅನೆಂದಬಲೆ ಬಾಯ್ತಿಟ್ಟಟ್ಟು | 
ಹುಯ್ಕಲ್ಹಿದಳ” (9ತಂಫು- ೦೧-೪೫). ಪೆಂಬುಯ್ಯಲ್‌ : ಆಗಸದೊಳು 
ಬರುತಂ ಪೆಂಬುಯ್ಕಲನಾಗಳೆ ಕೇಳ್ದಾ ಖಚರಂ ಸಿಡಿಮಿಡಿಯಾಗಿ ವಿಚಾರಿಸ 
(ಕುಮುರಾ- ೦೦-೬). ಹೆಣ್ಣುಯ್ಯಲು ; ಹೆಣ್ಣುಯ್ಕಲನು ತಾ ಕೇಳಿ] 30 
ಸಾಕ್ಷದ್ವಿಷ್ಟು ಬಂದವತರಿಸಿದನು ಧರೆಗೆ (ಏಕಾಗ- ೦೦-೩೪-೨೦) - 

[ಪೆಣ್‌ 4 ಪುಯ್ಕ ಲ್‌ («ಎ ಪೊಯಲ*)) 

ಪೆಣ್ಣುರುಳಿ (ನು). ಹೆಣ್ಣುಗಿಳಿ : ಪೆಣ್ಬುರುಳಿಯನೊರ್ಮ ಮೆಲ್ಲುಡಿ 
ಯಿನಾಜ್‌ಸ ಕಂಂತೆ ವಿನೋದದಿಂ . . . ಪೊಟಬ್ಟುಗಳೆವಳ್‌ (ಕುತ್ತು. ೪-೧6): 
“ತೊಂಡುವೆಣ್ಟುರುಳಿ' ಪರಾ. (ಪೆಣ್‌ 4 ಪುರುಳ್ಳಿ ] 

ಪೆಣ್ಬುಲಿ, ಹೆಣ್ಣುಹುಲಿ (ನಾ). ಹುಲಿಯ ಜಾತಿಯಲ್ಲಿ ಹೆಣ್ಣು : 
ಅನ್ನೆಗಂ ತಾಯಪ್ಪ ಪೆಣ್ಣುಲಿ . . . ರಿಸಿಯರೆಂ ಕಂಡು ಮುಳಿದು ಮಸಗಿ 
ಮೇಲ್ವುಯಲ೯ (ಣಾ: ೪6-೯); ವೆಣ್ಣುಲಿಯ ಮುಂದೆ ನಲಿದುದು 
ಕಣ್ಬರಿವೆತ್ತಿರಲೆ (ಕಂದ್ರಪು- 0೪-೨೪) ; ಗಂಡುವಮುಜ೨ ಸಹಿತ ಪೆಣ್ಬುಲಿಯ 
ತರೆ ನೃಪನವಂ ₹ಂಡಿವಂ ಕಪಿಲೆ ಬಸವಂಗ!ಳಂ ಮಾಡೆನಲು (ರೀಕ್ಕೆಫು- 40 
6-9-೧೭)- ಹೆಣ್ಣುಹುಲಿ ು: ವ್ಯಾಫ್ರಿಣಿ(ಪೆಣ್ಣುಹುಲಿ)ಯ: 
ತನ್ನ ಗಂಡನು ಆಹಾರ ತರುವುದನ್ನು ಎದುರು ಕಾಯುತ್ತಿತು (ರಂಾವ, ೫೬); 
ಅವಳು ಹೆಣ್ಮುಹುಲಿಯಂತೆ ಗರ್ಜಿಸುತ್ತ (ರುಂರಾ$. ೦೬೬)- [ಪೆಣ್‌ ಪುಲಿ] 


10 


ಪೆಣ್ಮಗಳು, ಹೆಣ್ಣುಮಗಳು, ಹೆಮ್ಮಗಳಂ (ನಾ). ೧. ಹೆಂಗಸುಃ ಸ್ತ್ರೀ : 
ಜಗದೊಳು ಹೊಕ್ಕು ವಿಶ್ವವನೆಲ್ಲ ತೃಣವೆಂದು ಬಗೆಯು . . . ಅತಿಬೇಗದಿ: | «ಕಿ 
ಒಂದೆ ನಿನ್ನ ಪೆಣ್ಮಗಳೆನ್ನಬಹುದೆ (ಕೋಶತ- ೩0-೩6). ಪಿ. ಹುಡುಗಿ; 


ಪೆಣ್ಮೀನ್‌ 


ಬಾಲಕಿ ; ಪೆತ್ತ ಪೆಣ್ಮಗಳ ಪೆರ್ಚಿಸಿ ಮೈಮಲಕ್‌ದುನ್ಮತ್ತೆಯಪ್ಪಂತೆ 
ಮನ್ನಿಸದೆ (ಹರಿ. 8-೩೪)- ಹೆಣ್ಣುಮಗಳು : ೧. ಎದ್ಯಾವತಿಯಂತೆ 
ತೋರುವ ಹೆಣ್ಣುವುಗಳನ್ನು ಕಂಡು ನರ್ಮದೆ ನಮಸ್ಕಾರ ಮಾಡಿದಳು 
(ಮುತ್ತೆರೆ- ೧೩). ಹೆಮ್ಮಗಳು : ೧. ಪಾಂಡವರ ಬಿರುದಿನೆ ಕುದುರೆ 
ಯನ್ನು ಒಬ್ಬ ಹೆಮ್ಮಗಳೂ ಕಟ್ಟುತ್ತಾಳೆ (ದು6. ೬). ವಿ. ಒಮ್ಮೆ 
ದ್ರುಪದನು ಶಿನನ ಧ್ಯಾನಿಸಿ ಹೆಮ್ಮಗಳಯಿನ್ನಾರಿಗೀವೆನೆನಲೈ (ಸುರ. 
೨೪-೦೪); ಹೆವ್ಮುಗಳು ನಾ ನಿಮ್ಮ ನೆಮ್ಮಿಕೊಂಡಿರುವೆನೈ (ಸುಸಾರ. 3-೨): 
[ಪೆಣ್‌ 4+ ಮಗಳು (ಎವಂಗಳ್‌)] 


ಪೆಣ್ಮಗು, ಹೆಣ್ಣುಮಗು, ಹೆಮ್ಮಗು (ನಾ). ೧. ಹೆಣ್ಣುಕೂಸು. 


೨. ಹೆಂಗಸು; ಸ್ತ್ರೀ (6). ಹೆಣ್ಣುಮಗು : ೧. ಅವರ 
ಹೆಣ್ಣುಮಗು ತುಬಾ ಮುದ್ತಿಗಿದೆ (ಕೊಂ): ನಿ. ಜವರಾಯ ನುಂಗಿದೀ 
ಹೆಣ್ಣುಮಗುವಿನಲಿ ಹೊರೆದ ಕಲ್ಮಷ ತೊಳೆದು, ಈಗ ತಾನುಳಿದಿಹುದು 
ಹೆಣ್ಣುತನವೊಂದು! (ಗತ. ೬೨-೨): ಹೆಮ್ಮಗು. 

ಪೆಣ್ಮಕ್ಕಳ್‌, ಪೆಣ್ಮಕ್ಕಳು, ಹೆಣ್ಣುಮಕ್ಕಳು, ಹೆಣ್ಮಕ್ಕಳು, ಹೆಮ್ಮಕ್ಕಳು 
(ಬಹುವ) : ಪೆಣ್ಮಕ್ಕಳ್ಳಂ ಕ್ರಮಂ ಸಲ್ವುದು (ಎಳ. ೪1, ಕಡೂರು. ೯-೦೦: 
ಸು. 90 7): ಬೆಸೆಯದಿರ್‌ ಕುಸುವನಾಯುಧ ನಿನ್ನ ಬಲ್ಬು ಪೆಣ್ಮಕ್ಕಳೊಳಲ್ಲದಿಲ್ಲ 
(ಕಮುಪ- ೧೨೩ ಪ್ರಯೋ); ಪೆಣ್ಮಕ್ಕಳು ಭೀತಿಸದಂತೆ ಚೊಕ್ಕಟವಾಗಿ ನೀ ತಳರು 
(ನೋತತ. ೪೨-೬); ಇಂತಪ್ಪ ತಾಯ ಮಾಯಮನಟಃತು ಪೆಣ್ಮಕ್ಕಳುಂ 
ಠಕ್ಕಿನಿಂದೊಲ್ಮೆ ಗರೊಳ* ಮುನಿವರ್‌ (8ಕ0- ೬೩-೯೬ ವ); ಹೆಣ್ಣುಮಕ್ಕಳಿಗೆ 
ಹಾಡ ಕಲಿಸಿದ ನರಿಲ್ಲ, ನಾಯಿ:ಗೆ ಬೊಗಳ ಕಲಿಸಿದವರಿಲ್ಲ (ಗಾರೆ): ಗಂಡ 
ಕುಳ್ಳಿರಲು ಮೂವರು ಹೆಣ್ಮಕ್ಕಳು ಸೇವೆಯ ಮಾಡುವರು (ಕೂನ್ಮೆ ಸಂ- 
೩೦೮-೩): ನೆರೆಮನೆಯ ಮಂಮ್ಮುನೆಯ ಹೆಮ್ಮಕ್ಕಳಂ ಬೇಗ ಕರೆ (ಸಿದ್ಧರಾ- 
ಇಬ್ಬರು ಹೆಮ್ಮಣ್ಮಳು ರಾಜನೂರ್ಯಾದೆಯ ಹರಿವಾಣಗಳನ್ನು 
[ಪೆಣ್‌ --ಮುಗಂ) 


3-3) ; 
ತಂದರು (4ಠಿ- ಇಲ): 


ಪೆಣ್ಮಣಿ, ಹೆಣ್ಣುಮಣಿ (ನಾ). ಹೆಂಗಸರಲ್ಲಿ ರತ್ನಪ್ಪ 'ಯಳಾದವಳು ; 


ಅತ್ಯಂತ ಶ್ರೇಷ್ಠಳಾದವಳು ; ಸ್ತ್ರೀರತ್ನ : ಉರ್ವಿಯೆನಿಪ್ಪ ಪೆಣ್ಮಣಿಯ 
ಮೇಲಸುರಾಗದೆ.  ಸೂಸಿದಂತೆವೊಲ್ಬರ್ವಿದುದಂಬುಜಾತಸಖಜಾತಘನಾನತ 
ನೂತನಾತಪ (ಉರ್ಕಶಿ. ೦೨-೦೦) ಚೆಲ್ವ ಪೆಣ್ಮಣಿಯ ಸುಸಿಲ ಮಸಕದೊಳಿಂಪ 
ನುಗುತೊಗೆವ ನುಣ್ವಾತಂಗಳ ರೀತಿಯಂತೆ (ಶವ್ಮರಾ. ೦-೪೭) । ಪೆಣ್ಮಣಿಯಂ 
ನೃಪಕುಳಚೂಡಾಮಣಿ ಯುುವರಾಜಂಗೆ ಮದುವೆಯಂ ಮಾಡಿದಪಂ (ರಾಕಕೇ- 
೭-೪೪). ಹೆಣ್ಣುಮಣಿ : ಊರಿಗೆ ಬಾರೆಲೆ, ಹೆಣ್ಣು ಮಣಿ | (ಇಂಗೀತ. 


೪೨-೨೨). [ಪೆಣ್‌ 4 ಮಣಿ) 


ಪೆಣ್ಮಾಣಿಕ (ನಾ). ೬ ಪೆಣ್ಮಣಿ : ಕಣ್ಮಲರ್ಗಳ್‌ ಕಡುನಿಡಿದಾದುವು . . - 


ಪೆಣ್ಮಾಣಿಕಕೆ (೬ಯಳಾ. ೩-೨೩). [ಪೆಣ್‌ ೪ ಮಾಣಿಕ] 


85|ಪೆಣ್ಮಿಗ (ನಾ). ಹೆಣ್ಣು ಜಿಂಕೆ: ಹರಿಣಶೃಂಗದೆ ತನ್ನಯ ವಾಮನೇತ್ರಮಂ 


ತುರಿಸುತುಮಿರ್ಪ ಪೆಣ್ಮಿಗವುುಮಂ ಬರೆಯಲ್ಕಿದದಲ್ಲಿ ವಾಂಛಿವೆಂ (ಕಾಳುಂತ` 


೯೦-೨). [ಪೆಣ್‌ 4 ಮಿಗ) 


ಪೆಣಿೇನ್‌.ಪೆಣ್ಣೀನು. ಹೆಣು ವಾನ್‌, ಹೆಣು ಮಾನು, ಹೆಣ್ಮೇನ' (ನಾ): 
[7 ಅ ಣ ಇ ಖು 


ವಾನಿನಲ್ಲಿ ಹೆಣ್ಣು : “ ಪ್ರೋಷ್ಠಾ, ಶಫರೀ-ಈ ೨ ಪೆ(ಹೆ)ಣ್ಣೀನ್‌ ” 
(ಹಲಾಯ?. ೦೦೮-೩೬); “ ಶಥರೀ__ಪೆಣ್ಮೀನ್‌ 1 (ಓತಿ. ೦೬೦). ಪೆಣ್ಮೀನು : 
ಆನುವರಿಲ್ಲದೆ ಬಿದ್ದ ಶಿಶುವನು ಪೆಣ್ಮೀನು ನುಂಗಿತು ತತ ಣದೆ (ರೋಹಕ” 
೧೦-೩೦). ಹೆಣ್ಣುಮಾನ್‌ : “ ಫೋಷ್ಠಿಯೆನೆ ಶಫರಿಯೆಂದೆನೆ ಹೆಣ್ಣು 
ಮಾನಕ್ಕು” (ಮಂಗರಾ. ೦೨೦-೬), ಹೆಣ್ಣುವಿತಾನು ; ಮದ್ಗುರಮೆಂಬ ಆಜು 
ದಾಡೆಯ ಹೆಣ್ಣುವಿಸಾನು (ಶಾಕಕಾ, $). ಹೆಣ್ಮೀನ್‌ : ಪೆಣ್ಮೀನ್‌' 
ಉಲ್ಲೇಖದ  ಹಲಾಯು ' ಪ್ರಯೋಗವನ್ನು ನೋಡಿ. 
[ಪೆಣ್‌ 3. ಮಾನ್ಸ್‌] 


ಹೆಣ್ಮ್ಣೀನು 
ಪೆಣ್ಮೀನು ' ಪೆಣ್ಮೀನ್‌' ನೋ. 
ಪೆಣ್ಮುದ್ರೆ (ನಾ). ಹೆಣ್ಣಿನ ಚಿಹ್ನೆ. “ಲಕ್ಷಣ: " ಪೆಣ್ಮದೈವೆಜು' 
ಪರಾ. [ಪೆಣ್‌ 4 ಮುದ್ರೆ] 
ಪೆಣ್ಮುದ್ರೆವೆಯು (ಕ್ರಿ). ಹೆಣ್ಣಿನ ಲಾಂಛನವನ್ನು ಪಡೆ, __ಹೊಂದಂ : 
ತವ ಪಂಚಬಾಣಕ್ಕಿ ಮೃಡ ವಿಧಿ ವಿಷ್ಣು ದೇವೇಂದ್ರ ಒಡಲೊಳ* ವೆಣ್ಮುದ್ರೆ 
ವೆತ್ತರು (ಕೋಶಕ. 5-96). [ವೆಣ್ಮುದ್ರೆ 4 ಪೆಡ್ಮು) 
ಪೆಣ್ಮೆಯ್ಯ (ನಾ). ತನ್ನ ಅರ್ಧ ಶರೀರದಲ್ಲಿ ಹೆಣ್ಣನ್ನು ಹೊಂದಿರುವ 
ವನು; ಅರ್ಧ ನಾರೀಶ್ವರ ; ಶಿವ: ಗಯಸ್ಯಾಳಿವೆಂಗಳು ನಿಖಲಪುಷ್ಪಗಳ 
ಪೆಣ್ಮೆಯ್ಕಿ (ಯ್ಯ ] ಗೋಸುಗ ಕಳಚಿದರು (ಕೋಹತ. ೨೪-೬೭). 
(ಪೆಣ್‌ ೬ ಮೆಯ್ಸ್ಮ 4 ಲ] 
ಪೆಣ್ಮೊತ್ತ (ನಾ). ಹೆಂಗಸರ ಗುಂಪು; ಸ್ತ್ರೀಸಮೂಹ : ಪುತ್ಮಳಿಗಳಿಗೆ 
ತನವ ಇತ್ತರೀ ಬನದೊಳು ಬಂದರೆಂಬಂತೆ ಪೆಣ್ಮೊ ಬ್ಹರ್ದುದಲ್ಲಲ್ಲಿ 
(ನೋಹಕ. ೧೯-೬೦). [ಪೆಣ್‌ 4- ಮೊತ್ತ] 
ಪೆಣ್ಮೊಲ, ಹೆಣ್ಣುಮೊಲ (ನಾ). ಮೊಲದ ಜಾಶಿಯಂಲ್ಲಿ ಹೆಣ್ಣು: 
ಕಿಜುವೇಂಟೆಯ ನಾಯ್ಲಳಿಂದ [ಮಂ]ಟ್ಟುಪಟ್ಟ ಪೆಣ್ಮೊಲನಂತೆ ಭಯವಮಸಿಡ 
ಗಲಿಸಿ ಬೆಳ್ಳೋಟಮೋಡಿ (ಕಾಂತಿಫು. ೭-೯೦ 5). ಹೆಣ್ಣುಮೊಲ: ಅನಳು 
ಎರಡು ಹೆಣ್ಣುಮೊಲಗಳನ್ನು ಸಾಕುತ್ತಿದ್ದಾಳಿ (ರೂಂ): [ಪೆಣ್‌ 3 ಮೊಲ] 
ಪೆಣ್ಣ್ವಕ್ಕಿ. ಪೆಣ್ಬಕ್ಕಿ, ಹೆಣ್ಣುಹಕ್ಕಿ (ನಂ). ಹಕ್ಕಿಯ ಜಾತಿಯಲ್ಲಿ ಹೆಣ್ಣ: 
ಆಗಸದಲಿ ವೆ:ಲಕಿದಳು ವೆಣ್ವಕ್ಕಿಯಂತೆ (ರೋಪತ. ೩೦-೦೨). ಪೆಣ್ಬಕ್ಕಿ : 
ಒಂದುದಿವಸಂ ಗಂಡುವಕ್ಕಿ ಪೆಣ್ಬಕ್ಕಿಯನೆಂದುದಾನೊಂದೆಡೆಗೆ ಪೋಗಿ 
ಬಂದಪ್ಪೆ ನೀನಿಲ್ಲಿರ್ವುದೆನೆ (89ಫುಂಘ. ೨೩೭) ; ಚೆನ್ನೆಯ್ದಿಲುರಿಯೆ: ದಂ 
ಪುಗಲನುಗೆಯ್ಲೂದು ಪೆಣ್ಬಕ್ಕಿ ವವುಳವಿರಹವ್ಮಥೆಯಿಂ (ಸೂಕ್ತಿಸು. 6-೨೪): 
ಜೆಣ್ಣುಹಕ್ಕಿ : ಹೆಣ್ಣುಹಕ್ಕಿಯು ಅದರ ವಯ್ಯಾರವನ್ನು ಸುಲಭದಲ್ಲಿ 
ಮೋಹಿಸಿ ಬರುವುದಿಲ್ಲ (ರಾಂಕ್ರ. 11, ೬೩೬೦). [ವೆಣ್‌ -- ಪಕ್ಕಿ] 
ಪೆಣ್ಣಿಂಡು, ವೆಣ್ಣುವಿಂಡು (ನಾ). ಇ ಪೆಣ್ಮೊತ್ತ : ಬಿಡೆಯವಿಲ್ಲದೆ ಮಧ್ಯ 
ಮಧ್ಯದೆ ವೆಣ್ಣಿಂಡಂ ನಡೆಗೊಂಡುದೇನ ಬಣ್ಣಿಪೆನು (ನೋಡಕೆ, ೧೫-೨೩). 
ಪೆಣ್ಣುವಿಂಡು: ಆ ಪೆಣ್ಣುವಿಂಡಂಗಜನ ಬಾಣದೇಜ್‌ಂ ನೋವು3ತಡಿಯಿಟ್ಟಿತಾ 
ಕ್ಷಣದೊಳು (ಕಂಪು. ೦೯-೨೬). [ವಣ 4+ ಬಂಡ್ಯು] 
ಪೆಣ್ಣೃಂದ (ನಾ). -ವೆಣ್ಮೊತ್ತ ; ಮುಂದೆಸೆಯಲಿ ಬಾಣಸುತೆ ಚಿತ್ರಲೇಬೆ 
ಪೆಣ್ವೃಂದದೊಳನಿರುದ್ದ ಬರಲು (ರೋಪಕ- ೪೨-೪೬): [ಪೆಣ್‌-ವೃಂದ] 
ಪೆಣ್ಸೆ ಅ, ಹೆಣಂ೦_ಸೆಆಿಕೆ (ನಂ). ಹೆಣ್ಣಿನ ಬಂಧನ,.ಸೆರೆ; ಆಗಣಿತ 
ಮಾದ ವೆಣ್ಣೆಅಕಿಗಳಂ ' ಬಿಡಿಸುತ್ತುರುವಿಕ್ರಮಾರ್ಕನ ಅಭಿಮತಮಿತ್ತು 
(ಕಾ೩ಕೇ. 0-89). ಹೆಣ್ಣುಸೇಅಕಿ: ಹೆಣ್ನುಸೇಂಕಿ ತುಲುಸೆನ್‌ಯ 


ತ್ತವೊ 


ಇಂ 
೦೭ ದು 


(ರೈ೪0- ೦೯೩೬, ೦೯-೦೦; 1362). ಗ್ಡ[ಏಣ್‌ --ಸಲಸ್ಯೆ) 
ಪೆತ್ತ "ಪೆಜ್ಮು' ಪರಾ. 
ಪೆತ್ತ, "ವೆಖ್ಮು' ಪರಾ. 


ಪೆತ್ತಣಿಸತ್ಕಾಂಕ (ನು). ಒಂದು ಬಿರುದು (?) ; ಪೆ:ರಾಳ್ಯವರೆ ಪೆತ್ತಣಿ 
ಸತ್ಯ್ಕಾಂಕನ"* ಅಟ್ಟುಳ್ಳಭೆಟನ* ಬೆದರೆ ಮಹೇಂದ್ರನ* (ಕೊಆಂ. ೧೯೨೩. 
೬೨-3 ; 7ರೆಯ ಕತ). [?) 

ಪೆತ್ತಿಳಷ, ಹಿತ್ತಳ, ಹೆತ್ತಿಳ (ನಾ). ಒಂದು ಸ್ಥಳದ ಹೆಸರು: 
ಪೆತ್ತಿಳದಾ ಮಹಃಜನಕ್ಕೆ ಸಾಲೆ ಆಚನ್ಮೆ ;ತಾರಕಂ (ಎಳ. ೪, 8೪೪0. 
೪೫ (b)-06 ; ತು. 1901). ಹಿತ್ತಳ : ' ಮೂಡಲು ಹಿತ್ತಳೆದ ಸೀಮೆಯ 
ಒಳಗುಳ . . . ಅಷ್ಟಭೋಗತೇಜಸಾಂಮ್ಮುಗಳನು (ಎಳ. ೪1, ಶಿಾಂ. 
೨೩-೨೦: 1616). ಹೆತ್ತಿಳ: ಹೆತ್ತಿಳದ ೫ ೫ « ಮಾದಯ್ಕನ ಆಳಿಯ 
(ಕೈ ಅರಿ: ೧೪೨೬. ೧೬೨-೨ ; 11ನೆಯ ಕತ). [?1) 


ಪೆತ್ತು, .ಪೆಲ್ಮು' ಪರಾ. 


೫೮೦೭ ಹೆದ್ರಿ 


ಎ? 


ಪೆತ್ತ, 'ಪೆಮ್ಮಿ' ಪರಾ. 

೩ಪೆದರು `ಹೆದಜ್ಮು' ನೋ. 

ಪೆದೆ, ಹೆದೆ (ನ). ಬಿಲ್ಲಿಗೆ ಹೂಡುವ ಬಾಣಕ್ಕೆ ಆಧಾರಪಾದ ದಾರ: 
ನುರೀನರನಂ2ಂತ ಪೆದೆವಾಸಕೆ ಸಿಕ್ಕಿ ತೋರಿಯ ಬಿಲ್ವಾಸದಂತೆ ೨ ನಿನಗೂ 
ನೊಳಗಾಗಿ ಸಾರಸತ್ಕೃತಿಂು ವಿಸ್ತರಿಪೆ (ನೊಹತ- ೩೯-೨) ; ಕುಡಿವುರ್ವ 
ಚಾಪಕ್ಕೆ ನಿಡುಗುರುಳ ವೆದೆಯಿಕ್ಕೆ . . . ಬೇಂಟೆಯಾಡುವಂ ಮನ್ಮಥ 
ಮಹಾಶಬರನು (ಕ್ರಠುಫು. ೪-03೬) ; ನಾರಿ ಶರಂ ತದಂಗಜನೆ ಸಾರಥಿ . . » 
ತದಹಿತಂ ಪೆದೆ (ಕೇ. 8-9). ಹೆದೆ: "ಬಿಲ್ಲ ಹೆದೆ .. . ಗುಣಟೆನಿಕು” 
(ಶುಂಗರಾ, ೮೬-೩೩) : ಇಂದಿಂಗೀ ಬಿಲ್ಲ ಹೆದೆಯೆ ಸಾಲ್ಲುಮೆಂದುವುದಂ 
ಕದಿವುಮಂ . . . ಆ ನರಿ ಬಿಜುವರಿದು ಸತ್ತುದು (ಶಂತತಂ. ೩೦3-೦೬) ; 
ದಶಧರ್ನುವೆನಿಪ ಧನುವಿನೊಳು ಸ್ಮೃತಿಯೆಂಬ ಮಿಸುಪ ಹೆದೆಯನಳವಡಿಸಿ 

- ತೀವಿದನು (ಕ್ರಿಶಿಸಾನ- ೦೦-೦೦೦) ; ಬಿಲುಗಳ ಸರಳ ಹೆದೆಗಳ . . « 

ಪರಿಪರಿಯ ಕೈದುಗಳ ಪಿಡಿಪಿಡಿದು (ರಸವು. ೬೧-೨೩) - 

ಪೆದ್ದ, (ನಂ). ೧. “ಡ್ಡದಂ; ಹಿರಿದು; “ಪೆದ್ದಿ' 
೨. ಮ:ಖ್ಯವಾದುದು : ಪ್ರಧಾನವಾದುದು: "ವೆದ್ದಕಾಪು' 

[ದೇ. ॥ ತುಳು. ಹೆದ್ದ ; ತೆಲು. ಪೆದ, ಪೆದ್ದ] 

ಪೆದ್ದ (ನಾ). ೧. ಮೂರ: ದಡ್ಡ; ಹೆಡ್ಡ; ಓಣಿಯ ಜನದೆಲ್ಲ 
ಶಿವೂನಿಗೆ . . , ಪೆದ್ದ, ಕೈಲಾಗದವ ಎಂದು ಸಿಕ್ಕ ಸಿಕ್ಕ ಹಾಗೆ ಕರೆಯು 
ತ್ತಿದ್ದರು (ಕುಂಹಿಂ- ೬೨) ; ನೀನೊಬ್ಬ ಪೆದ್ದ (ಕು0ಗಳ- 08): ಅವನೊಬ್ಬ 


ಪರಾ. 


ಪರಾ. 


೩0) ಶುದ್ಧ ಪೆದ್ದ (ರರ್ನುಸಾ: ೯೮). (ಗು). ವಿ. ತಿಳಿಗೇಡಿಯಾದ : 
ದಡ್ಡತನದಿಂದ ಕೂಡಿದ: ದೇವ ಈ ಪೆದ್ದ ಹಾರುವನ ಸುದ್ದೇನು 
(ಗರಿ. ೬೨ ೨) ; ಅವಳ ಅ ಪೆದ್ದ ತಾಯಿಯನ್ನು ಮಾತನಾಡಿಸಲು 
ಹೋದದ್ದೇ ತಪ್ಪಾಯಿತು (ಕೂೂಕುರಾ: ೦೬೬). "ಹೆಡ್ಡ' ಪರಾ. 

(ಪೆದ್ದು + - ಅ] 

25 


ಪೆದ್ದಂಭಟ್ಟ, ಪೆದ್ದ ಭಟ್ಟ (ನಾ) ತಿಳಿಗೇಡಿ; ದಡ್ಡ: ನೀನೊಬ್ಬ ಪೆದ್ದಂಭಟ್ಟನ 
ಹಾಗೆ ಆಡಬೆ:ಡ (ಕ): ಪೆದ್ದಭಟ್ಟ : ಏ ಪೆದ್ದಭಟ್ಟ . . - 
ಡದೆ ಸುಮ್ಮನಿರು (ಕಾರೆಮ. ೦೪೭): [ಬಿದ್ದ 4 ಭಟ್ಟ] 
ಪೆದ್ದಕಾಪು (ನಾ). ಗ್ರಾಮದ ಮುಖ್ಯಾಧಿಕಾರಿ. - ಮುಖಂಡ; ಪಟೇಲ: 
ಪಟಿ:ಲನಿಗೆ ಷಟೀಲ. . . ಪೆದ್ದಕಾಪು ನಾಯಿಡು ವಗೈರೆ ಹೆಸರುಗಳುಂಟು 
(ಗ್ರಾನಾಕ- ೦): [ - ತೆಲು. ಪೆದ್ದಕಎಪು, ಪೆದ್ದಂಕಾಪು ] 
ಪೆದ್ದಕ್ಕ (ನಂ). ತೂಕ ಮಾಡಲು ಬಳಸಂವ ದೊಡ್ಡ ಕಲ್ಲು ಬಟ್ಟು : 
ಹಸುಬೆಯೋಳ್‌ ಪೆದ್ದಕ್ಕ ನಾ ಸೇೇರು೭ಲ್ಲುಗಳನೂ ಸಂತಸದೆೊಳಿಟ್ಟು (ಅರರ: 
೬9-೩೬). (ಪೆದ್ದ, + 1] 
ಪೆದ್ದಣ್ಣ (ನಂ). ದಡ್ಡ : ಪೆದ್ದಂಭಟ್ಟಿ: ನೋಡುತ್ತಿ:ರೇನು ಪೆದ್ದಣ್ಣಗಳಂತೆ! 
(ರೇರಸಾ. 1). [ಪದ್ಧ * ಅಣ್ಣ] 
ಫೆದ್ದಭಟ್ಟ ' ಪೆದ್ದಂಭಟ್ಟ' ನೋ. 
ಪೆದ್ದಾಣೆ (ನು). ಒಂದು ಸ್ಥಳದ ಹೆಸರಂ : ಪ್ರತೀಚೀದೆಸೆ ಪೆದ್ಧಾಣೆಯೆ 
(ಎಕ. 7% (3). ನಳದ. ೩೨6-೫೧; ಸಂ. 850 ; 
(?1 
೪ |ಪಿದ್ದಿ, (ನಾ). ೧. ವಯಸ್ಸಾದ ವ್ಯಕ್ತಿ; ಹಿರಿಯ ವ್ಯಕ್ತಿ: (೪). 
೨. ಗೌರವಕ್ಕೆ ಪಾತ್ರವಾದ ವ್ಯಕ್ತಿ ; ದೊಡ್ಡವ್ಯಕ್ತಿ : (6). ೩. ಕೆಲವರ 
. ಹೆಸರಿನ ಕೊನೆಯಲ್ಲಿ ಗೌರವಾರ್ಥವಾಗಿ ಸೇರುವ ಪದ : ಗುಂಡದೇವ 
ಪೆದ್ದಿ ಬನ್ನಿಯ ಬೆನಕನಲ್ಲಿ ಶ್ರೀಧೆರದೇವರ ಕೆಯಿಂ ಬಡಗ ನಾಕಣ 
ಹಸುಗೆಯಲು ಕೊಟ್ಟ ಬುತ್ತರು ನಾಲ್ಕು (ಇ. 12-1. 44-೪0; 1810): 
[ ಪೆದ್ದ, + - ಇ್ಕ./ತೆಲು. ಪೆದ್ದಿ ) 
ಪೆದ್ದಿ, (ನಾ). ಮೂರ್ಹಳಾದ ಹೆಂಗಸು ; ದಡ್ಡಿ : ಶುದ್ಧ ಪೆದ್ದಿ. ಇನ್ನು 


ಮಾತಾ 


80 


ರೊಂ. 060೬, ೪-80 ಮೋ): 


ಪೆದ್ದಿಗ ೫೮೦೮ 
ಎಐ 
ಯಾರು ನಿನಗೆ ಪುರಾಣ ಹೇಳುತ್ತಾರೆ (ಊಾರೆತು. ೦೬) ಯಾಕೆ ಸುನಂದಾ, 
ಪೆದ್ದಿಯ ಹಾಗಾಡ್ತೀಯ ? (ರೂಶೆಟ್ಟಿ. ೩೧). [ಪೆದ್ದ *-ಇ್ಯ) 

ಪೆದ್ದಿಗ (ನಾ). ದೊಡ್ಡವನಂ ; ಶಕ್ತಿವಂತ; ಎನ್ನಿದಿರಿನಲಿ ನಿಂದು 
ಕವದುವರೆ ನಿನ್ನಿಂದಲಪ್ಪುದೆ ಕರಸು ನಿಮ್ಮ ಪೆದ್ದಿಗನ (ನನರೋ. ೩೨-೬). 

[ಪೆದ್ದ + - ಇಗ) 

ಪೆದ್ದು (ನಾ). ೧. ದಡ್ಡತನ; ಮೌಢ್ಯ: ಪೆದ್ದು 
(ರೂ). ವ. ಮೂಢವ್ಯಕ್ತಿ ; ಶಿಳಿಗೇಡಿಯ ಶಿ: 
ಶುದ್ಧ ಪೆದ್ದು (ಫ್ರನರು. ೨೦೪); ನಟಾಷ . . . ಸುಮ್ಮನೆ ನಿಂತಿದ್ದಳು. ಶುದ್ಧ 


[RY ಎ 
ಪೆಮ್ಮ, ಅಲ್ಲವೆ? (ಯೋರಫು. ೧೫). (ದೇ. ॥ ಕೊಡ. ಪೆದ್ದ) 


ಲ 
ಪೆದ್ದುತನ (ನಾ). ಪೆದ್ದು ೧: ಈಗ ಓಡಿಸಿದರೆ ಅವರ ಕೆಟ್ಟತನವಲ್ಲ, 
ಮತನ ಕಾರಣ ಆಪ್ಟೆ (ಲಸ್ಲೂ. [ಪೆದ್ದು + -ತನೆ ] 
"ಪೆ 


ಪೆದ್ದಾಗಿ ಆಡಬೇಡ 
ಕಿ ನನ್ನ ವಕೀಲ 


pe 
ರಾವ ವ್ಯ 


ಸ 


10 
03೬): 


ಓು 
ಪೆದ್ದೊಕಿಗರೆ (ನಾ). ಒಂದು ಸ್ಥಳದ ಹೆಸರು ; ಪೆದ್ದೊಜಕಿಗರೆಯೆಟ್ಟಿ 
ದಿಂಬರುಂ ಎಣ್ಣೊಕ್ಕಲುಂ ಇದಂ ಕಾವರ* (ಅ 


(2) 


XIV, ೭೬-೦೩; 609). | | 

ಪೆನ್‌ 'ಪೆನ್ನು' ನೋ. 

ಪೆನಸಲು ' ಪೆನ್ಸಿಲ್ಲು' ನೋ. 

ಪೆನ್ನ `ಪೆಣ್ಣೆ' ನೋ. 

ಪೆನ್ನಜುಟ್ಟುವೆಗಿಡ (ನಾ). ಒಂದು ಬಗೆಯ ಸಸ್ಯೆ : (ಕ್ಕೆ 5೧. ೩6-00೬€). 

[? + ಗಿಡ ( ಆ ಗಿಡು)] 
ನ್ನಸು `ನೋ. 

ಪೆನ್ನು. ಪೆನ್‌, ಪೇನ್ಯ, ಪೇನಾ. ಪೇನ್ಯು (ನಾ). ಬರೆಯಲು ಬಳಸುವ 
ಒಂದು ಬಗೆಯ ಸಾಧನ ; ಟಿಪ್ಪಣಿಯನ್ನು ತೆಗೆದುಕೊಳ್ಳಲು ಪೆನ್ನು . 
ಬೈನಾಕ್ಕೂಲರ" ಇವಿಷ್ಟು ಅವ ಸಲಕರಣೆಗಳಾಗಿದ್ದುವು 
(ನ:ಶವೃ, ೩೦): ಈ ಪೆನ್ನು ನನ್ನ ಬಳಿ ಇರಲಿ (ಕಶಥು. ೨-೨೫)- ಪೆನ್‌: ಸೀತಾ 


ರಾಮು ವರನಿಗೆ ಒಂದು ಪಾರ್ಕರ್‌ವೆನ್‌ . 


ಸೆ 
ಳ 


20 


ನ್ನಸ "ಪ 


ಎಸ 
ಪ್ರಯಾಣದ 
. » ಓದಿಸಿದ (ನಿಸಾ. ೩6೦): 


ಎಂದು ಕೂಗಿದರು (ಕೂನಕ್ಟೈ,- ೧೪೬). ಪೇನ್ಮು: ವೇನು 
ಯುವುದು (ಉತ್ರ. 111. ೧೩೨೩) ; ಕೈಯ 
[.-ಇಂ. ren) 

ಹಿರೇಮದ್ದಿನ ಗಿಡ, ಪೆನ್ನೇರು. 


[?] 


39 


ಮ್ಶೈ 8ಗಿ- ೭6೨೦೬೧೦) - 


ಪೆನ್ಶನ” “ಪೆನ್ನನ್ನು” ನೋ: 
ಪೆನ್ಶನ್‌ದಾರ 'ಪೆನ್ನನ್‌ದಾರ' ನೋ. 
ಪೆನ್ನನ್‌ "ಪೆನ್ನನ್ನು' ನೋ. 
ಪೆನ್ನನ್‌ದಾರ, ಪಿಂಚಣಿದಾರ, ಪೆನ್ಶನ'ದಾರ (ನಾ). ನಿವೃತ್ತಿವೇತನ 
ವನ್ನು ಪಡೆಯುತ್ತಿರುವವನು : ಗಪರ್ನಮೆಂಟಿನ ಪೆನ್‌ಷನ್‌ದಾರರಿಗೆ 
ಕೊಡುವ .. . ಸಂಬಳಗಳು (ಗ್ರಾರೂಕಳ. ೩8). ಪಿಂಚಣಿದಾರ : ಈಗ 
ಪಿಂಚಣಿದುರರಿಗೂ ಸಹ ಪಿಂಚಣಿ ಹೆಚ್ಚಾಗಿದೆ (ಕತಿ). ಪೆನ್ಶ್ಮನ್‌ದಾರ ; 
ನಾನೊಬ್ಬ ಪೆನ್‌ಶನ್‌ದಾರನು (ಕೂಶಾಸಾ- ೪೦); ಪೆನಶನ್‌ದಾರೆ ಪಂತೋಜಿ 
— ಪಿಂಚಣಿಯನ್ನು ಪಡೆದು ಮನೆಯಲ್ಲಿ ಸುಖವಂಗಿ ಇರಲಾರದೆ... ಒಂದು 
ಎಗಕ್ಕೆ "ಅರ್ಜಿ ಹಂಕಿದ್ದ (ರೀಶಹ. 12, ೨3): 
[ಪೆನ್ನನ್‌ (ಇ ವೆನ್ನನ್ನೂ) + —ದಾರ್ಮ] 
ಪೆನ್ನನು "ಪೆನ್ನನ್ನು' ನೋ. 
ಪೆನ್ನನ್ನು, ಪಿಂಚಣಿ, 


35 


40 


ದಾ 
v 


45 


ಪಿಂಚನ್‌, ಪಿೀಂಚನಿ, ಪಿಂಚನ್ನ್ನ, 


ಪೆಪ್ಪರ್ಮಿಂಟು 


ಹಿಂಛನು, ಪೆನ್ಶನ್‌, ಪೆನ್ನನ”, ಪೆನ್ನನು (ನಾ). ೧. ಸೇವೆ 
ಯಿಂದ ವಿಶ್ರಾಂತಿ ಪಡೆದ ಮೇಲೆ ಪಡೆಯುವ ವೇತನ ; 
ನಿವೃತ್ತಿವೇತನ : ನೌಕರಿಯಿಂದ ತೆಗೆದ ಆಯಾ ನೌಕರರಿಗೆ 
ಪೆನ್‌ ನ್ನೂ ಕೂಡಲೆ,.. ಪಾವತಿ ಮಾಡಿಸಬೇಕು (ಮಶಾವಂ.- 11, ೦೨)* 
ಹಿಂಚಣಿ : ೧. ಸಂಬಳ, ಬಡತಿ, ಭತ್ತೆ, ಪಿಂಚಣಿ, ಪದವಿ ಇವೇ ಈ 
ವರ್ಗದ ಪಂಚಪ್ರಾಣಗಳಾದವು (ಕೂಶಾದ, 8). ೨. ನಿವೃತ್ತಿ: ಇಲ್ಲಿಯೇ 
ಆವರ ಪಿಂಚಣಿ ಆಗಬಹುದು (ಕೂಗೋ. ೬೨. ಪಿಂಚನ್‌: ೧. ಖಂಚನ್‌ 
ಪಡೆದು ಬಂದವನೇ . . . ಕಾಲ ಮೇಲೆ ನಿಂತುಕೊಂಡಿದ್ದೇನೆ (612. ೩೦), 
ಪಿಂಚನಿ : ೧. ನನಗೆ ಬರೋ ಮೂವತ್ತು ರೂಪಾಯ ಪಿಂಚನಿಯಲ್ಲಿ... 
ಹೇಗೆ ಎಂಬುದೇ ಚಿಂತೆಯಾಗಿದೆ (ಗೃಹಂ. ೬೪); ಕೇವಲ ಮೂವತ್ತೈದೇ 
ವರ್ಷ ಪಿಂಚನಿಯನ್ನು ಅನುಭವಿಸಿ... ಕಣ್ಮರೆಯಾದ ಮಹನೀಯರ ಆತ್ಮಕ್ಕೆ 
ಶಾಂತಿ ಕೋರುತ್ತೇವೆ (ಹುತ್ಮುಹು. 63): ಹಿಂಚನ್ನು : ೧. ಅವರು 
ಈಗ... ಅಲ್ಪ ಪಿಂಚನ್ನಿನಿಂದ ತಮ್ಮ ಜೀವನ ತಳ್ಳುತ್ತಿದ್ದರಂ (ತಾಂಸ. 60) - 
ಹಿಂಛನು: ೧. ಸಲ್ಲಿಸಿದ ಸೇವೆಗಾಗಿ... ಕೊಡುವ 
ಶಂತಕಂಲಿಕ ವಿಶಂತಿ ವೇತನ ; ಪಿಂಛನತಂ 7? (Pension: ಇಂಕನಿ) - 
ನ್‌ : ಗಿ. ನಿರಾಯಾಸವಾಗಿ ಸಿಗುವ ಈ ಪೆನ್ಶನನನ್ನ ಕಳೆದುಕೊಳ್ಳು 
ವುದು ಯುಕ್ತವಲ್ಲ (0ರ. 63): ಪೆನ್ನೆನ್‌: ೧. ಯಾವುದಾದರೂ 
ಸರ್ವಿಸ್‌ ಫ್ಯಾಮಿಲಿ ಪೆನ್‌ಷನ್‌ ಫಂದಿನಿಂದ ಸಲ್ಲುವ ಸಂಬಳಗಳು ಮತ್ತು 
ಗವ್ರಿಚೂಟಿಗಳೆು (ಗ್ರಾಶಾಕ- ೩೫). ಪೆನ್ನನು ; ೧. ಪೊಲಿಟಿಕಲ್‌ ಯಾ 
ರಾಜಕೀಯ ಪೆನ್‌ಪನುಗಳು (ಗ್ರಾಮಾಕ. ೩೩), 

ಪಿಂಚನ್ನಾಗು-ನಿವೃತ್ತಿ ಹೊಂದು ; ಈಗ ಪಿಂಚನ್ನುಗಿ 
[ «0. ೫685108 


ಹೆ 


ಕತಿ 


ಡ್‌್‌ 


ದ್‌ 
ಷಣ್ನ 


₹ 


pe 


ರಾ 
ವಳಕರ 


ped 
ನು ಒಂ 


ಒಬ 
ಪೆನ 


ಸ್ವಂತ ' 
ಊರಲ್ಲಿದ್ದೇನೆ (6೪. ೩೦). 
ಪೆನ್ಸಿಲ್‌ `ಪೆನ್ಸಿಲ್ಲು: ನೋ. 
ಪೆನ್ಸಿಲಿನ್‌ `ಪೆನ್ಸಿಲಿಯನ್‌' ನೋ. 
ಪೆನ್ಸಿಲಿಯನ್‌, ಪೆನ್ಸಿಲಿನ್‌ (ನಾ). ಏಕಾಣಂಜೀವಿಗಳಿಂದ ಹರಡುವ 
ಅಂಟ:ರೋಗಗಳ ಚಿಕಿತ್ಸೆಯಲ್ಲಿ ಬಳಸುವ, ಶಕ್ತಿಯುತವಾದ ಒಂದು 
ಬಗೆಯ ಔಷಧ : ಒಂದು ಕೋರ್ಸು ಸೆನ್ಸಿಲಿಯನ್‌ ಕೊಡೋಣವೆಂದು 


ನುಡಿದರು (ಹುಕ್ಕುಶು: 30). ಪೆನ್ಸಿಲಿನ್‌ : ವಿಷಘ್ನಗಳಿಲ್ಲದೆ ಬರಿಯ 
ಪೆನ್ಸಿಲಿನ್‌ ಕೊಟ್ಟರೆ ರೋಗಿಯತ ಬಹುಬೇಗ ಸಾವನ್ನಪ್ಪು ತ್ತಾನೆ 


(#064. ೨೩). 

ಪೆನ್ಸಿಲು 'ಪೆನ್ನಿಲ್ಲು' ನೋ. 

ಪೆನ್ನಿಲ್ಲು. ಪೆನಸಲು. ಪೆನ್ಸಿಲ್‌, ಪೆನ್ಸಿಲು (ನಾ). ಬರೆಯಲು ಉಪಯೋಗಿ 
ಸುವ ಒಂದಂ ಬಗೆಯ ಸಾಧನ ; ಸೀಸದ ಕಡ್ಡಿ : ಮನಸಿನ ಹಲನೆಯೊಳಿ 
ನಿಯನ ಬರೆವರು ನೆನಹಿನ ಪೆನ್ನಿಲ್ಲಿನಿಂದೆ (ಕಂರ್ರ ೯. 8೪-08). ಪೆನಸಲು : 
ಅವುಸಳ ಮೇಲೆ ಅದೇ ಜಾತಿಯ ಪೆನಸಲಿನಿಂದ ಬರೆಯುತ್ತಾರೆ (ಮಂಂರಿ೨ಖಂ. 
೫೭). ಪೆನ್ಸಿಲ್‌: ಸದಾಶಿವನಿಗೆ ಕಾಗದ ಪೆನ್ಸಿಲಿಗೂ ಕಷ್ಟವಾಗುತ್ತಿತ್ತು 
(ಕಾಗರು. 008). ಪೆನ್ಸಿಲು ; ಅದೇ ಪ್ರಮಾಣದಿಂದ ಅಲ್ಲಿರುವ ಪೆನ್ಸಿಲು 
ಕೆಳಗಿನ ಕಾಗದವನ್ನು ಒತ್ತಿಕೊಂಡು ಚಲಿಸುವುದು (ಉಂಶ್ರ. 711, 08೨8): 
ಕೈಯಲ್ಲಿ ಹಿಡಿದಿದ್ದ ಪೆನ್ಸಿಲನ್ನು ಮೇಜಿನ ಮೇಲಿಟ್ಟು . . . ಕುರ್ಚಿಗೆ 
ಒರಗಿ ಕುಳಿತುಕೊಂಡ (ರಡಿರು. ೨೭) - [+ ಇಂ. Pencil) 

ಪೆನ್ಹಿದಿಬೋಯ (ನಾ). ಒಬ್ಬಾತನ ಹೆಸರು: ಪೆನ್‌ಹಿದಿಬೋಯಸ್ಯ 
ಕೌಣ್ಮಿಲ್ಕಗೋತ್ರ ಜಕ್ಕಿಶರ್ಮ್ಮಣ ಎಕ್ಕಂಶಃ (26, ೫11, ೧೮೭-೩೨ ; 668). 

[? + ಬೋಯ)] 

ಪೆಪ್ಪರಮೆಂಟ್‌ "ಪೆಪ್ಪರ್ಮೆಂಟು” ನೋ. 

ಪೆಪ್ಪರಮೆಂಟು 'ಪೆಪ್ಪರ್ಮೆಂಟು' ನೋ. 

ಪೆಪ್ಪರ್ಮಿಂಟು :ಪೆಪ್ಟರ್ಮೆಂಟು'`ನೋ. 


[+o Penicillin] 


ಪೆಪ್ಟರ್ಮೆಂಟ್‌ 


ಪೆಪ್ಪರ್ಮೆಂಟ್‌ :ಪೆಪ್ಟರ್ಮೆಂಟು' ನೋ. 

ಪೆಪ್ಪರ್ಮೆಂಟು, ಪೆಪ್ಪರಮೆಂಟ್‌, ಪೆಪ್ಪರಮೆಂಟು, ಪೆಪ್ಪರ್ಮಿಂಟು. 
ಪೆಪ್ಸರ್ಮೆಂಟ್‌ (ನಾ). (ಯಾವುದಾದರೂ ಕೆಲವುಬಗೆಯ ಸಸ್ಯದ ಪರಿ 
ಮಳವನ್ನು ಸೇರಿಸಿ) ಸಕ್ಕರೆಯಿಂದ ಮಾಡಿದ ಸಣ್ಣ ಆಕಾರದ ಒಂದು 
ವಿಧವಾದ ತಿನಿಸು ; ೫ `ಮಿಂಟ್‌' ಎನ್ನುವುದು ಇಂಗ್ಲಿಷ್‌ ಭಾಷೆ 
ಯಲ್ಲಿ ಕೆಲವು ಸಸ್ಕಗಳ ವರ್ಗವನ್ನು ಸೂಚಿಸುತ್ತದೆ; ಗುಂಡಣ್ಣನು 
ವೆಪ್ಟರ್ದೆಂಟುಗಳನ್ನು ತಂದಾಗ ಆನ್ನ ಗೆಳೆಯರಿಗೆ ಮಾತ್ರ ಕೊಡುತ್ತಿದ್ದನು 
(ಕಗರೋ. ೨೪). ಪೆಪ್ಪರಮೆಂಟ್‌ ; ಅವರಿಗೆಬ್ಲಿ ರಾಯರು ಈವರೆಗೆ 
ಅದೆಷ್ಟು ಚಾಕ್ಲೇಟ್‌, ಪೆಪ್ಪರಮೆಂಟ್‌ . . . ಕೊಟ್ಟಿದ್ದರೋ (ಕಂವಿಶು- 
9೨9). ಪೆಪ್ಪರಮೆಂಟು : ಮಳ್ಮಳು ಪೆಪ್ಟರಮೆಂಟಗೆ ಅತ್ತು ತಿಂದಂತೆ 


ಮಕ್ಕಳ ತಂದೆ. ತಾಯಿಗಳು ಆಸ್ಟಿರನ್‌ ತಿಂದರು  (ಹುಕ್ಕುಹು. 
8೨). ಪೆಪ್ಪರ್ಮಿಂಟು : ಹರಿಕಥೆಗಳಲ್ಲಿ ಮಕ್ಕಳಿಗೆ ದೊರೆಯುವುದು 


ಅಡ್ಡಕಥೆ`ಯ ಸವಿಯಾದ ಪೆಪ್ಟರ್ಮಿಂಟಿು (ಕಠಳ. ೨). ಪಪ್ಪರ್ಮೆಂಟ್‌ ತ 
ಗೋವಿಂದ ಜೇಬಿನಿಂದ ಎರಡು ಪ್ಯಾರಿ ಪೆಪ್ಪರ್ಮೆಂಟ್‌ಗಳನ್ನು ತೆಗೆದು. . - 
ಬಾಯಿಗೆ ಹಾಕಿಕೊಂಡನು (£6೧. ೪). 

ಪೆಪ್ಪಳಿಸು " ಪೆಳ್ಬೆಳಿಸು' ನೋ, 
ಪೆಪ್ಪಿಡು. ಹೆಪ್ಪಿಡು (ಕ್ರಿ). ೧. ಹೆಪ್ಪಾಗಲು ಹಾಲಿಗೆ ಮೊಸರನ್ನು 
ಬೆರಸು : ಹೆಪ್ಪು ಹಾಕು ; ಪೆಪ್ಬಿಟ್ಟ ಕಡದು ಪಾಲೊಳು ತುಪ್ಪೇಬದೆ 
ವಂತೆ (ಶಕತ, ೩೯:೬೫). ಹೆಪ್ಪಿಡು; ೧. ಹೆಪ್ಪಿಟ್ಟೊಡೆ ಪಾಲ್‌ 
ಮೊಸವಂಗಿಪ್ಪಂತಿರೆ ನೀರ್ಗಳಾಗಲಜಗುಮೆ (ರರಶ್ಶು- ೧೦-೦6೭); ಹೆಪ್ಪಿಟ್ಟ 
ಹಾಲು ಗಟ್ಟಿಗೊಂಡು ಸಿಹಿಯಾದುದುಂಟು (ಮಹಾರೇ. ಬ. ೦೦೦-೨೪೪); 
ಅಪ್ಪದವರಿಂದ ಕಾರ್ಯವ ತಪ್ಪದೆ ಮಾಡುವದು ಪಿ೦ಿಯರಿ: ವುದು ಹಾಲಂ 
ಹೆಬ್ಬಿಡುವರೆ ಮಳೆಸುಲ್ಲದೆ ತುಪ್ಪವನೆರದಪುದೆ (ಸಾ. ೨೬೨). ೨. ಗಡ್ಡೆ 
ಕಟ್ಟು: ಘನೀಭವಿಸು : ಬಾಣಂತಿಯರಲ್ಲಿ ಒದ್ಮೊಮ್ಮೆ ಹೆಪ್ಪಿಟ್ಟ ರಕ್ತದ 
ತುಣುಕೊಂದು . , . ಶ್ವಾಸಕೋಶದ ರಕ್ತನಾಳಕ್ಕೆ ಆಡ್ಡಬೀಳಬಹುದು 
(ರುನೋನಂ- ೦೩). [ಪೆಪ್ಪ + ಇಡ್ಕು) 
ಪೆಪ್ಪು. ಹೆಪ್ಸ್ಯ, (ನಾ). ೧. ಮೊಸರು ಮಾಡುವುದಕ್ಕಾಗಿ ಹದವಾಗಿ 
ಕಾಯಿಸಿದ ಹಾಲಿಗೆ ಹಾಕುವ ಮೊಸರು ಅಥವಾ ಮಜ್ಜಿಗೆ: ಕ್ಷಿ:ರದೊಳೆಸೆ 
ಪಂತಿರೆ ಕಾಶ್ಮೀರಮನೊಡಗೂಡಿ ಪೆಪ್ಪನಿಟ್ಟಾ ಮೊಸರಂ ಸೀರೆಯೊಳಗಿಕ್ಕಿ 
ಪಿಬಂದಂದು (ಊಕೊಶ. 6-8೨): ಆ ಕಾಯ್ದಾಆದ ಪಾಲೊಳೆ ತುಪ್ಪ 
ಮಾಗದೆಂದು ಫೆಪ್ಪನೆಟ್‌ದು ಬಯ್ತಿಟ್ಟು (860. 3೧6-00): ಹೆಪ್ಪು: 
೧. “ ಆ(ಮಾ)ಮಿಕ್ಸಾಯೆಂಬುದು ಹೆಪ್ಪು ” (ಶರಾಯು. ೬೯-೨೬೨) ; 
ಕ್ರವಂದಿಂ ಪಾಲಂ ಕಾಸಿ ಹೆಪ್ಪನಿಟ್ಟು (ರರರ್ಸಿಕ್ನು. ೪-0೨೦) ; ದ್ವಿತ್ವಕಿಲ್ಲದು 
ದರ್ಕೆ,ತಪ್ಪು, ಸೊಪ್ಪು, ಹೆಪ್ಪು ಎ ಕಪ್ಪುರಂ ಎಂಬಂತೆ (ಕಮರ. 
0೩೯ ಶ್ರಯೋ) ; ಒಗತನ ಬಿಟ್ಟು ಹೋಹಾಗ ಹಾಲಿಗೆ ಹೆಪ್ಪ ಮೊಗೆದಕ್ಕಿ 
ದವರಾರುಂಟು (ಕೋಕಕ- ೯-೦೯). ೨. ಗಟ್ಟಿಯಾದ ಭಾಗ ; ಮಂದ್ದೆ » 
ವಸ್ತುವೊಂದರ ಉಪಾದಾನಕಾರಣವು ಅದರ ನಿಮಿತ್ತ ಕಾರಣಕ್ಕಿಂತ ಭಿನ್ನ 
ವಾಗಿರುತ್ತದೆ ; ಮಣ್ಣಿನ ಹೆಪ್ಪು, ಕುಂಬಾರನಿಗಿಂತ ಭಿನ್ನವಂಗಿರಂವಂತೆ 
(ಕತ್ಮಪ್ರಾ, ೩೬). ೩. ಗಾಢತೆ: ತೀವ್ರತೆ: ತನ್ಮಯತೆಯ ಹೆಪ್ಪನ್ನು 
ಒಡೆಧದ್ದು ಒಂದು ವಿಚಿತ್ರವಾದ ನಗೆ! (ಹೇಮೂ. ೧): ೪ ಹುಲ್ಲುಗರಿಕೆ 
ಬೆಳೆದ ನೆಲದಿಂದ ಅಗೆದಂ ತೆಗೆದ ದಪ್ಪ ಹೆಂಟೆ ; ತೆಂಡೆ : ಆನೆಯನ್ನು 
ಹಿಡಿಯುವ ಕೆಲಸದಲ್ಲಿ . . . ಕಪ್ಪೆಗಳು ತೋಡಿದ ಹಾಗೆ ಅವೆ. 
ಅವುಗಳ್ಳೀಲೆ ಗಳಗಳ ಹಾಕಿ ಅವುಗಳ್ಳೇಲೆ ಹೆಪ್ಪುಗಳ್ನೆ ಇಟ್ಟು ಮಣ್ಣು 
ಸುರಿದು ಭತ್ತದ ಪೈರು ನೆಟ್ಟರೆ . . . ಅದರ ಮೋಲೆ ಕಾಲಿಡ್ತದೆ 
(ಕೆಂಗಾಳ್ಕ. ೨೩೭): ' ಹೆಪ್ಪುಗಟ್ಟು' ಪರಾ. 
ಹೆಪ್ಲಾಗು ಇ ೧. ಗಡ್ಡೆಯಾಗು ; ಗಟ್ಟಿಯಾಗು : 


[ - ಇಂ. Peppormint } 


ಇವನೆ 


೫೮೦೧ 


20 


30 


ಪೆಯಿನಕೆಟ? 


ಸಂಶೋಧನವಿಷಯ ರಕ್ಷನಾಳೆಗಳ್ಲಿ ರಕ್ತ ಹೆಪ್ಪಾಗುವಿಕೆ (ಕಾಸ. x 
೨೩ರರಕ80) ; ಕುಳಿರಿಂದೆ ಹೆಪ್ಪಾದ ಹಾಲ್ಲಡಲಿನೈಕಿಲೊಳ್ಳಡ್ಮೆಯಂ ಕಡಿ 
ಕಡಿಯುತ (3ತ್ರಾಂಗ. ೪0-೨೪೮೯). ೨. ಹಾಲು ಮೊಸರಾಗಿ ಪರಿವರ್ತನೆ 
ಹೊಂದು: ಹಾಲ ಹರಎಯ ಮೇಲೆ ಮಜ್ಜಿಗೆಯ ತುಂಬಿರಿಸಿದಡೇನು 
ಹೆಪ್ಪಾಗಬಲ್ಲುದೆ ಅಯ್ಯಾ ಸಮ್ಮಿಶೃದಿಂದಲ್ಲದೆ.. (6೩ಂಡೇ. ೧೩೨-೧೦೩). 
೩. ಗೂಢವಾಗು ; ತೀವ್ರವಾಗು : ಹೆಚ್ಚಾಗು; ಶಿವಲೀಲೆ 
ಹೆಪ್ಪಾಗಿ ಶಿವಶರಣ ಚೌಡಂಗಿ ಭವದೊಳಗೆ ಹುಟ್ಟಿ ಶಿವನುಡಿಯ ಸಾರಿದನು 
೪. ಅತಿಶಯವನ್ನು ಹೊಂದು ; ಹಿರಿಮೆಯನ್ನು 
ಒಬ್ಬ ಬಸವನಿಂದ ಭೂಮಿಗೆ ಹೆಪ್ಟಾಯ್ತೊಂದು ಉಬ್ಬಿ ಹೇಳುವಿರಿ 
ಲೋಕದೊಳು (ಬಕ್ಮಂ೦ತ. ೯- ೯6). ಹೆಪ್ಪು ಹಾಕು = ಹೆಪ್ಪಾಗಲು ಹಾಲಿಗೆ 
ಮೊಸರನ್ನು ಬೆರಸು: ಹೆಪ್ಪಿಡು : ಒಳ್ಳೆಯ ಹೆಪ್ಪು ಹಾಕಿದ ಧೈಂಡಿ 
ಮೊಸರು (ಕಾಗಕ- ೧೨೬) ; ಉಳಿದ ಹಾಲನ್ನು ಅರೆಗಾವು ಕಾಸಿ ಹೆಪ್ಪು 


(ಕನ್ನಾ. ೨೯೦). 


ಪಡೆ: 


ಹಾಕಿ... ಮಾರುತ್ತಿದ್ದಳು (ಸಃಿತಾ. 1x, ೨೪); ಓಡಿ ಹೋಗುವ ಬಡ್ಡಿ 
ಹಾಲಿಟೆ ಹೆಪ್ಪು ಹಾಕನ್ಮಳೇ ೨ (ಗಾರು: [ಆಪೆಜ್ಯ್ಮು ರ -ಇಪ್ಪೈು) 
ಪೆಬ್ಬಾವು 'ಪೆರ್ವಾವು' ನೋ. 
ಪೆಬ್ಬೀಳ್‌ (ನಾ). ಒಂದು ಊರಿನ ಹೆಸರು : ಸ್ಮಸ್ತಿಶ್ರೀವಲ್ಲನ 


ಪೃಥುವೀರಾಜ್ಕಂಕೆಯೆ ಸಿಯಗೆಲ್ಲ ಕೆಸುಮಾಣು ನಾಡಾಳೆ ಗುಣಿ ಗೆವಂಚಕ 
ಲ ¢ ಣ ws 
ತೊಟ್ಟಿಲಾಳುತ್ತುಮ್‌ ಕಾಡ »ುವಟ್ಟಿ ಬೋಳದುಳ್ಳಿ ಪೆಬ್ಬೀಳ ನಲ್ಲಕ್ಕಳ್‌ 


ಲ 


ಎಜಕಿದುವಿಬ್ಬ್ಟಾರ (ಓಳ. ೩೪1. ತುಮಳೂ. ೪೬-೨ ; ಸು. 70): ([?] 
ಷ್ಟು ತಿಂ KN 
ಪೆಬ್ಬೆಟ್ಟು ' ಪೆರ್ಬೊಟ್ಟು' ನೋ. 
ಪೆಚ್ಚೊಟಲ್‌ ' ಪೆರ್ವೊಟಿಲ್‌ ' ನೋ. 
ಪೆಮೊಗೆ (ನಾ). ಒಂದು ಸ್ಥಳದ ಹೆಸರು: p ಈಗಿನ ತಿರುಮ 
ಕೂಡಲುನರಸೀಪುರ ತಾಲ್ಲೂಕಿನ ಹೆಮ್ಮಿಗೆ: ಪೆರ್ಮ್ಮನಡಿಗಳ್‌ 
ಅರಸಿಯ ಬೆನತಿ ಪೆಮೊಗೆಯನ್‌ ಅಳೆದೊವದುದಿನ ಈಟ್ತಲೆ ಪತೊನ್ಮಿ 
ವಿಟ್ಟಿರ್‌ (ಎಳು. ೫21, ಕಿರುಮು. ೨೬೪-೬; 8ನೆಯ ಕತ). [2] 
ಪೆಮ್ಮ, "ಪೆರ್ಮ' ನೋ. 
ಪೆಮ್ಮ, (ನಾ). (?) :. ಗಣಿಗರು ಪೆಮ್ಮುದ ವರು ಆನನ್ನರು ಎನೆತ್ತರು 
ಎಕ್ಷಿ (36: ಸ1೪, ೨೩೩೦ ; ಸು. 9ನೆಯ ಕಠ). [?] 
ಕ ~~ 6 
ಪೆಮ್ಮಟ್ಟಿ ' ಪೆರ್ಮಟ್ಟೆ ' ನೋ. 
ಪೆಮ್ಮಡಿ ' ಪೆರ್ಮಾನಡಿ ' ನೋ. 
ಪೆಮ್ಮುನಡಿ « ಪೆರ್ಮಾನಡಿ ' ನೋ. 
ಪೆಮ್ಮರ «ಪೆರ್ವರ' ನೋ. 
ಪೆಮ್ಮರುಳ್‌ « ಪೆರ್ಮರುಳ್‌ ' ನೋ. 
ಪೆಮ್ಮಳಿಸು (ಕ್ರಿ). (?): ಪಾಣ್ಮ ನ್ರಿಮ ಮುಂದಂನ್ನು ತೂಳ್ಡು 


ಬನ್ನೆ ಮೈಗನೂರಲೊಡ್ಡಿದಡೆ ವಿಷ್ಣುನ್ರಿಪಾಳಕ ನೋಡೆ ವೈರಿಯಂ ವೆಮ್ಮುಳಿ 
ಸಿರ್ದ್ದ ವಾಜಿಗಜಯೂಥಮನಾಳ್ವಜಕಿಯಟ್ಟಿ (ಎಳ. XU, ಶಕ್ಕನಿತಿ: ೩೫-೭೬; 
ಸು. 1200). [7 + ಎ. ಇಸ್ಕು) 

ಪೆಮ್ಮಾಡಿ "ಪೆರಾನಡಿ' ನೋ. 

ಪೆಮ್ಮಾಡಿಗೊಂಡ 'ಪೆರ್ವಾನಡಿಗುಮುಂಡ' ನೋ. 

ಪೆಮ್ಮಾನಡಿ 'ಪೆರ್ಮಾನಡಿ' ನೋ. 

ಪೆಮ್ಮಾಳ್‌ (ನಾ). (?) : ಕೊವಳುಟಮಹೇಶ್ವರ ದಿವಿಜಗ್ಗಟವಲ್ಲಹ 
ಪೆಂಮಾಳ್ವಆ*ಸೆ ಪೊಗೊಳ್ತ ಸಾದಾರಣ (ಎಳ, ೫೪1 ಕುಶುಳೂ. 40-0೯; 
ಸು. ಮೂನೂರ್ವ್ವರುಂ ಸೂಳೆಯರಂಂ ವೆಮ್ಮಾಳರಾನುಳ್ಳಿಟ್ಟಿ 
ಮೂನೂರ್ವ್ವರಂಂ ವಹುದಿದಕ್ಕೆ ಸಾಕ್ಷಿ (ಎಕ. ಸ, ಶ್ರೀನಿ: ೫೬-೬; 1): [?) 

ಪೆಮ್ಮೆ 'ಪೆರ್ಮೆ' ನೋ. 

ಪೆಯಿನಕೆಣ” (ನಾ). ಒಂದಂ ಊರಿನ ಹೆಸರು ; 


775): 


ಣೆ ಕ 
ಅಲ್ಲಿನ್ಹ ತೆಜ್ಮಲು 


ಪೆಯ್ಯ 


ಬೆದಿರೂರ(ರ) ತೊಆ್‌ವೊನ್ನು 
(ನೈ೮0- ೧೪೨8, ೧೦೩-೪೦; 
ಪೆಯ್ಯ "ಪಯ್ಮ' ನೋ. 
ಪೆರ್‌ 'ಪಿರ್ಮಿ' ನೋ. 
ಪೆರ್ಶ "ವೆಟ್ಟ' ನೋ. 
ಪೆರ್ಮ «ಪೆಜ್ಶಿ' ನೋ. 
ಪೆರಂಬ `ಪರಂಬೆ' ನೋ, 
ಪೆರಂಬೆ :ಪರಂಬೆ' ನೋ. 
ಪೆರಗಿಕ್ಕು "ವೆಅಗಿಕ್ಕು' ನೋ. 
ಪೆರಗು :ಪೆಜಿಗು' ನೋ. 
ಪೆರಗೆ :ವೆಅಗೆ' ನೋ. 
ಪೆರಟಿ (ನಾ). ಒಂದು ಸ್ಮ ಳದ ಹೆಸರು: ಮಾತ್ರಿಶನ್ಮು ೯ಣೇ ಪರುವಿಷಯೇ 
ವೆರಟಿಭೋಗೇ ಕುರಊರನಾವು ಗ್ರಾಮೋದತ್ತ 
[? 
ಪೆರತಿ (ನಾ). ಅನ್ಕಳು: ಪರಕೀಯಳಂ : ನಿನ್ನೊಳನುರಾಗ ವೆಗ್ಗಳಿಸಿ 
ಮೋಸಕ್ಕೆ ಸಿಕ್ಕಿ ಮನ್ನಿಸದೆ ಉಸಲೈಯನು ಪೆರತಿಯೆಂದೆಣಿಸಿ (ನಾಂ - 
೨-೬-೪೦). [ಪೆರ್ಶ («ಆ ವೆಅತು) + - ತಿ (ಆ - ಇತ್ತಿ) ] 
ಪೆರದೆಗೆ 'ಪೆಅದೆಗೆ' ನೋ. 
ಪೆರದೇಗು (ನಂ). ದೊಡ್ಡ ತೇಗದ ಮರ : ಸೋಮೆಯದೇವರಿಗೂ 
ರಾಮಚಂದ್ರದೇವರಿಗೂ ಪೆರದೇಗಿನ ತೆ:ರುಗಿ ವೊಂದು ಮನವವಾಗಿ 
ರತೋತ್ಸವ ನಡೆಯಬೇಕೆಂದು ವತಡಿಸಿದನು. (ಎಳ. x (9), 
0೫೭-೦೪9; 1496). `ಹೆದ್ದೇಗು' ಪರಾ. 
[ಐ ಇದು "ವೆರ್ದೇಗು' ಎಂಬುದರ ಅವಲಿಖಿತ] 
ಪೆರಮಟಕೆ (ನಾ). ಒಂದು ಸ್ಮಳದ ಹೆಸರು; ವಡಗಣ್ಣುಸೀಮೆ ಪೆರಮಟಕೆ 
ಪಡುವಣ್ಣೂ ಸೀದು ತಣ್ವಳ್ಳಿಗಾರ ಪಾಟ್‌ (ಎ9- ೩೩1, ೧೭೮-೦೨; ಸು. 8ನೆಯ 


ಕೂಡಿದ ಪೆಯಿನಕೆಣಿಯ 
[? +6] 


ಜಲಾಶಯುಂ 
6340). 


(೭60.0೪೧೫, ೦೮-೦೬; ?)' 


ಕೊಳದ: 


84). ೧) 
ಹೆರಮುಟಿಬೇರು (ನಾ). ಒಂದು ಬಗೆಯ ಮೂಲಿಕೆ: "ಬಲರಕ್ಕಸಿ. 
ವೆರಮಂಟಿಬೇರು, ಕರೇಬಾಳದ ಬೇರು, ಬಾಲರಾಕ್ಷಸಿ" (ಸಕ್ಕರಿ. ೦೦೨); 


ಬಲರಕ್ಕಸಿ, ಪೆರಮುಟಿಬೇರು (ಕ್ಕು8೧. ೬೦-೦೨೦೪). 

[ 9 + ಬೇರು (ಆ ಬೇರ) 1 
ಪೆರಮೆಂದ (ನಾ). ಒಬ್ಬಾತನ ಹೆಸರು ; ಪೆರವೆಣ್ಣ ಮಗಂ ಮೊದಯರ್ಸ್ಸ 
ಮಲದ ತೊರೆಗಳುಳ್ಳಿ ಅದು (ಎಳ. ೫, ಕಿಂಣಾರು. ೦೦೯-೨; ಸು, 1000) - 

[?] 
ಪೆರಸಾರು 'ಪೆಜಿಸಾರ್‌' ನೋ. 

ಪೆರಿಯಾಳ (ನಾ). ಒಂದಂ ಊರಿನ ಹೆಸರು ; ಸ್ವಭಾಷಯಾ ಪೆರಿಯಾಳ 
ನಾಮ ಗ್ರಾಮಂನ್ಮತ್ತಮ್‌್‌ (ಎಳ. ೫. ಗೋರೀದಿ: ೪೪-೦೪; ಸೆ: 640) [?) 
ಪೆರಿಯೂರು (ನಂ). ಒಂದಂ ಊರಿನ ಹೆಸರು ; ಸ್ವಸ್ತಿಶ್ರೀ ಮಾದಿಯ 
ಗಾಮಂಣ್ಣ ರೀಪೆಂಯೂರು ೫x ೫ ೫ (ಎಳೆ. 1೫, ರೆಂಗಳೂ- ೩೮-3: ಹು: 
1000) - `ಪೇರೂರ್‌' ಪರಾ. (ಎಪರಿದ್ದು 4 ಊರ್ಕು (ಆ ಊರ್‌) 
ಪೆರಿಸಂದು (ನಾ). ಒಂದು ಸ್ಥಳದ ಹೆಸರು ; ಅನ್ನೆ ಬನ್ನು ಬುಳಿಗೆಆ'ಯ 
ಮೂಡಣ ಕಟೆಯ ವೆರಿಸನ್ನರಿಂ (ಎಕ: 9151). 


[?) 


111: ನಂತಗ. ೦೩೯೪-೦೩; 


ಪೆರು, 'ಪೆಜ್ಮು' ನೋ. 

ಪೆರು, 'ಪಿರ್ಕಿ' ನೋ. 

ಪೆರುಂತಚ್ಚ (ನಾ). ಪ್ರಸಿದ್ಧನಾದ ಬಡಗಿ ; ನಾರಾಯಣ ಪೆರುನ್ತ ಚ್ಚನ್‌ 
(ತಮಿ. ಪೆರುನ್ಮಚ್ಚನ್‌] 


(ನೆನ್ಮಕ0: ೦೯೩೨, ೫೮-೭; ಸು: 826). 


೫೮೧೦ 


86 


40 


ಪೆರೆಯಿಕ್ಕು 


ಪೆರುಂದಾಳಿಸೆಟ್ಟಿ (ನಾ). ಒಬ್ಬಾತನ ಹೆಸರು ; ಗಾಣಿಗರ ಪೆರುನ್ನಾಳಿಸೆಟ್ಟಿ 
ಯರ ಮಗಂ ಗಜ? ಸೆಟ್ಟಿ (ಎ. ೫, ಕೋಲಾರ. ೨93-೨; 966). [? + ಸೆಟ್ಟಿ] 

ಪೆರುಂಬೆ «ಪರಂಬೆ' ನೋ. 

ಪೆರುದಟ್ಟಾರ (ನಾ): ಹಿರಿಯ ಅಕ್ಕಸಾಲಿಗ ; ಕೊಜಕ್ಲೊಣಿ ಪೆರುದಟ್ಟಾ 
ರೇಣೇದಂ ತಾಮ್ರುಶಾಸನಲಿಖತ (ಎಕ. ಸ (89), ಮುಳೆರಾ. 
ಸು. 650). [ವೆರ್ಕ್ಶು (ಆಖರಿದ್ಳು) + ತಟ್ಟುರ] 

ಪೆರುಮಾಳ್‌, ಪೆರುಮಾಳು (ನಂ). ೧. ಪರಮಾತ್ಮ; ದೇವರಂ ; 
ಕಡುಘನ ಪೆರುಮಾಳೇಯುಲಘೊಡೆಯೇ (ಶಿಕುನಾ. ರೇ: 3೨೬-೪): ವಿ. 
ಶ್ರೇಷ್ಠನಾದವನು; ಹಿರಿಮೆಯುಳ್ಳವನು ; ಎಡೆಗಣೆಯ ಪೆರುಮಾಳೆ 
ಜುಗಮಕೆ ನೀಡಿ (ಲಕ್ಕ. 85-93). ಪೆರುಮಾಳು : ೧. ಆಳಾಗಿ 
ಹೊರಟು ಆಳುವದು ಜಗವ ಪೆರುಮಾಳಿ ಜನಿಸುವಂತೆ (ಅರಳು. 
೩. ಒಬ್ಬಾತನ ಹೆಸರು; ಶ್ರೀವೆರುಮಾಳು ಗುರವಡಿಗಳು 
(ಎಳ- 11, ೭-೦; ಸು. 700) 

[ದೇ. ॥ ತವು. ಮಲ. ಪೆಶುಮಾಳ್‌; 
ಪೆರುಮಾಳು ಪೆರುಮಾಳ್‌ ನೋ, 
ಪೆರುಮಾಳ್ಕನ (ನಂ). ಹಿರಿಯತನ; ಶ್ರೇಷ್ಠತೆ; ಅತಿಶಯತೆ ; 

ಸಂಯುವುದರೊಳಗೆ ಒಂದು ದಿನಕ್ಕಾದರೂ ತನ್ನ ಗಂಗತುಲದ ಪುರಂತನ 
ವೆರುಮಾಳ್ತನದ ಗದ್ದುಗೆಯನ್ನೇರುವುದೆಂತು? (ರಣಂ: ೩೨)- 
[ಪೆರುಮಾಳ್‌ # . . ತನ] 


೩3೮-೬೨; 


೬೨-೪)- 
ಶಿಷ್ಯ 


ತೆಲು. ಪೆರುಮಾಳ್ಲು) 


ಪೆರೆ "“ಪೆಜ್‌' ನೋ. 

ಪೆರ್ನೆ ಪೊರ್ಕೆ' ನೋ. 

ಪೆರೆಗಳೆ, ಪರೆಗಳಿ, ಹರೆಗಳೆ, ಹೆರೆಗಳಿ, ಹೊರೆಗಳೆ (ಕ್ರಿ). ೧. (ಹಾವು) 
ಚರ್ಮದ ಆವರಣವನ್ನು ಕಳಚು : ನಿರ್ಮೋಕವನ್ನು ಬಿಡು; 
ಪೊರೆಯನಂ ಬ ಕಳೆಚು: ವೆ[ಐಾಕಾಂ- ಹೆ]ರೆಗಳಿದ ಮನೋಜವಿಷೋರಗ 
ಮೆಂದು ಬಗೆದನಕ್ಕುಂ ಮನದೊಳ" (ಶರಪು- 8-0೭); ಪೆರೆಗಳೆ[ಕಾಣಂ ೪]ದ 
ಫಣಿಕುಲದಂತೆ ನಲಿದುದು ಚತುರ್ಬಲಂ (ಕ್ಕ ಬರಾ. ೨೦-೩೦). ಪರೆಗಳೆ : 


೧. ನಿರ್ಮಾಕ್ತ-ಪರೆಗಳಿವ ಹಾವು (ಗುಣವ: ೭೪). ಹರೆಗಳೆ : ೧. 
ಹ[ಶಾಕಾಂ- ಹೆೊ]ರೆಗಳೆದ ಕನಳೋರಗಂಗೆಣೆಯಾದನವ:ರಾರಿ (ಂಳಾಗ: 
೧-3-೪೦): ಹೆರೆಗಳೆ: ೧. ಹಸಿದ ಹುಲಿಯೋ ಹೆರೆಗಳೆದ 


ನಿಟ್ಟುಸಿರಿನುರಗನೋ ಮೇಣೆನಲು ಸೌಮಿತ್ರಿ ಹಲುಮೊರೆದ (ಕೂರರ. 
3-೩-೭): ಮನೋಜ್ಞಾಂಗಂ ಪೊದಳ್ಳುರ್ಬಿದೊಡದು ಜಾಟ್‌ತ್ತು 
ಬಾಹುಹಿತದ್ದೇಹ ಮಹಾಶ್ರಿ`ಖಂಡಶಾಖಾಗ್ರದೆ ಹೆರೆಗಳೆವುತ್ತಿರ್ಪದೆಂಬಂದ 
ದಿಂದಂ (೫8: 00-090); ಹೆರೆಗಳೆದ ಉರಗನ ಸರಳ ತಾ 
ತಪ್ಪುವದೆ (ಸರ್ನಕ್ಕ- 0006). ಹೊರೆಗಳೆ : ೧. ಹೊರೆಗಳಿದ ಫಣಿಯಂತೆ 
ಮಂನ್ನಿನ ಶರೀರವಳಿದುದು ದಿವ್ಮತನು ಸಡಗರಿಸಿತಾಕ್ಷಣ ದೆಸೆಯು ಬೆಳಗಿಡೆ 
ಕಾಂತಿಯುಕ್ತದಲಿ (6099. ೩೯-೬೪): ೨. (ಹೊರ) ಪದರವು ಸುಲಿ; 
ದೊರೆವೆಣ್ಣ ಹೊಂಬಾಳೆದೊಡೆ ಸೊಂಪು ನುಣ್ಣುವೆಶ್ತಿರೆ ಕಂಡು ಕದಳಿ 
ಕಂಗಣುಬಿ ಒರೆಗೆ ತ9 ಸಲ ಬಂದುದಿಲ್ಲವೆ:ಬೊಂದೊಂದು ಹೆೊರೆಗಳಿದುವು 


ಬಾಳೆ ಬನದಿ (ಕೋಶತ. ೨೪-೪೦). [ ಪೆರೈೆ (“ ಪೊರೆ) + ಕಳೆ ] 
ಪೆರೆಗೊಡೆಯ 'ಪೆಲಿಗೊಡೆಯ' ನೋ. 
ಪೆರೆದಲೆ 'ಪೆಆ್‌ದಲೆ' ನೋ. 
ಹೆರೆದಲೆಯ "ಪೆಅದಲೆಯು' ನೋ. 


ಪೆರೆನೊಸಲು "ಪೆಜ"ನೊಸಲ್‌' ನೋ. 

ಪೆರೆಯಿಕ್ಕು (ಕ್ರಿ). ಪೊರೆಯನ್ನು ಬಿಡು,-ಕಳಚು : ಖೇಚರಪತಿ ಭೀಕರ 
ಕಿತ ನಿಜವಿಂದಂ ಪೆರೆಯಿಕ್ಕ' ದ ಕೃಷ ಓಸರ್ಪನಿರ್ಪಂತಿರ್ದಂ (ಕವಿ: 

[ ಪೆರೈ (ಎ ಪೊರೈೆ) ಇದ) 1 


೦೧-೩೦). 


ಪೆರೆಯುಚ್ಚು 


ಹೆರೆಯುಚ್ಚು “ಪೊರೆಯುರ್ಚು,' ನೋ. 

ಪೆರೆಯುರ್ಚು. "ಪೊರೆಯುಚ್ಚ್ಮ' ನೋ. 

ಪೆರೆಸುಲಿ (ಕ್ರಿ). ಇ ಪೆರೆಯಿಕ್ಕು : ವೆರೆಸುಲಿದ ಪಂವಿನಂತೆ - (ಉತತ್ರ: 
೪೯); ವೆ!ಉಗ. ಹೆ]ರೆಸುಲಿವ ಹಿಮವದವನೀಧರಮೆಂಬುರೆಗಾಧಿ 
ಪತಿಯ ನಿರ್ಮೋಕದೊಳೇಂ ದೊರೆಯಾದುವೊ ವಿದ್ರುತಜರ್ಶುರ 
ಭೂರ್ಜದ್ರುಮವನಂಗಳಿಂದಚಳಂಗಳ್‌ (ಉಣ್ಮಾರ. 6). 

(ಬೆರೆ ( ಇ ಪೊರೈ) + ಸುಲ್ಮಿ) 

ಪೆರೇಡ್‌ "ಪರೇಡು ' ನೋ. 

ಪೆರೇಡು .ಪರೇಡು' ನೋ. . 

ಪೆರೋಲು (ನಾ). ಸೆರೆಯಾಳನ್ನು ತಾತ್ಕಾಲಿಕವಾಗಿ ಬಿಡುಗಡೆ 
ಮಾಡಲಂ ಒಪ್ಪಿ, ಅವನಿದ ಪಡೆದುಕೊಳ್ಳುವ ನಂಬಿಕೆಯ 
ವಾಗ್ದಾನ: ಹೆಗಡೆಯವರು ಪೆರೋಲಿನ ಮೇಲೆ ಬಿಡುಗಡೆ ವಾಡಲ್ಬಟ್ಟರು 
(ಕರನೀ. ೦೩೦) - [ + ಇಂ. parole] 

ಪೆರ್ಕಣ "ಪೆಕ್ಕಣ್ಯ' ನೋ. 

ಸಿಪೆರ್ಕಳ 'ಪೆಕ್ಕಳ್ಳ ' ನೋ. 

ಪೆರ್ಕಳಂಗೊಳ್‌, ಹೆಕ್ಕಳಂಗೊಳ”, ಹೆಕ್ಕಳಂಗೊಳು, ಹೆಕ್ಕಳಗೊಳ", 
ಹೆಕ್ಕಳಗೊಳು (ಕ್ರಿ). ೧. ಸಂತೋಷಪಡು ; ಹಿಗ್ಗು : ಬಿಜ್ಜೆವಳರ್‌ 
ಪೆರ್ಕಳಂಗೊಳ್ಳರ್‌ (8660. ೦೩೦-೦೨)- ಹೆಕ್ಕಳಂಗೊಳ್‌ : ೨. ಅಧಿಕ 
ವಾಗು ; ವ್ಯಾಪಿಸು ; ಅಧರದೊಳ್ತಂದಿರಿಸಿದ ಕೊಳಲನೊಪ್ಪದಿಂ 
ವಂಧುರಾಕ್ಷರಂಗಳಂ ಸವಿವ ಸಮರಾಗದಿಂ ಹೆಲ್ಲವಣೆ ಹೆಕ್ಕಳಂಗೊಂಡು 
ವನದೊಳು ತೀವೆ (೪೫ರ. ಠೇ. ೦9೦-೦೯): ಹೆಕ್ಕಳಂಗೊಳು : ೩. ಬೀಗಂ ; 
ಹೆಮ್ಮೆಪಡಂ ; ಗರ್ವಿಸು ; ಅರಿಯ ಗೆಲಿದನೆನುತ್ತೆ ಹೆಕ್ಕಳಂಗೊಳದಿರು 
(ಕುರಂಗ. ೬೩೮-೪೦)- ಹೆಕ್ಕಳಗೊಳ್‌ ೩. ಉರಿಯ ಕಂಡ ಪತಂಗ ಹೆಕ್ಕಳ 
ಗೊಂಡ ಪರಿಯಹುದು (೪98. ೩6-00) ಹೆಕ್ಕೆಳಗೊಳು : ೧. 
ಇಂತು ರೇವಣಸಿದೃಶಿವಯೋಗಿ ಬಹ ಜನದನಂತವಾರಂಶಿಯಂ ನೋಡಿ 
ಹೆಕ್ಕಳಗೊಳುತ್ತೆ (ತಕುಕ್ತ. ೨-೪-೩೦). ೩. ಕೊಪ್ಪರಿಗೆಯೊಳಗೆಣ್ಣೆಯಂ 
ತುಂಬಿ ಹೆಕ್ಕಳಗೊಳುತ್ತಾ ಪುರದ ನೊಳಗಳೆಲ್ಲವನೆಯ್ದೆ ಬಳಿಗೆ ಸೋಹುತ್ತೆ 
(ತೋಪು, ಬಂ-8ೀ). [ಪೆರ್ಕಳ (ಎ ಪೆಕ್ಕಳ್ಕ) -- ಕೊಳ್‌, 1] 

ಪೆರ್ಕಳಿಕೆ, ಹೆಕ್ಕಳಿಕ್ಕೆ, ಹೆಗ್ಗಳಿಕೆ (ನಾ)- ೧. ಹೆಚ್ಚುಗಾರಿಕೆ ; ಹೆಚ್ಚಳ ; 
ಮೇಲ್ಮೈ: ಲೋಗರೊಳ್‌ ಬಲ್ಲರ್‌ ತಮ್ಮಾಳ್ತನದ ಪೆರ್ಕಳಿಕೆಯಂ 
ಗಳಪುವರೆ ? (ಉಕೂತ್ಕ. ಇ-೨೬). ೨. ಗರ್ವ ; ಸೊಕಂ್ಯ ; ಒರ್ವಂ ನಾರದಂ 
ಇಣಸಾಸ್ತ್ರದ ಬೇರಂ ಪಿಡಿದೆತ್ತಿರ್ವೆನೆಂಬ ಪೆರ್ಕಳಿಕೆಯಿಂದೋರೊರ್ಮೆ 
ಪಾಡುತಿರಲ್‌ (9ರ್ಕುತ. 3೩); ನಿನ್ನ ಪೆರ್ಕಳಿಕೆಯುಂ ರೂಢಿಯುಂ 
ಜಾನಿಯೆಂ ಸಯ್ದುನೆಂ ತನಗವಿದಿರಾಂವಧಟರೆತ್ತಣವರೆಂಬ ಪಂತಮಂ 
ಮಕಟ ! (ತಂತಶ. ೨೩-೩) ; ಕೆಬನುರ್ಗುವಾ ವಜ್ರಾಯುಧು, ಅವನ 
ಮೇಲ ಕಟ್ಟೆಅಗಿ ಉರ್ಬಟೆಯ ಪೆರ್ಕಳಿಕೆಯಿನ್‌ ಎತ್ತಿ ಬಡಿಯಿತ್ತು ಅವನನ್‌* 
(8ರೃಶ್ರ, ೨0-90೬). ಹೆಕ್ಕಳಿಕ್ಕೆ : ೧. ಅನಂತಕಾಲಂ ಸುಖದ ಹೆಕ್ಕಳಕೆ 
ಉಯಿಂದಲಿತಿರವುಸುತಿರಲು (ಕುರಂಗ. ೩೦-೩೦): ಆ ಹೆಕ್ಕಳಿಕೆಯ ಸಾಧನೆ 
ಯಿಂದ . . . ಧೀವಿಯನ್ನು ಪೋಷಣೆಗೆಯನ್ಹು ಜೀವಿಸಿಕೊಳ್ಳುವುದೇನು ? 
(ಅ: ೬೩-೪). ೨. ಅವಳು ಹೆಕ್ಕಳಿಕೆಯಿಂದ ಕೊಟಡಿಯೊಳಗೆ ಹೆಜ್ಜೆ 
ಯಿಟ್ಟಳು (ಶ್ರಕಕು. 30೬). ೩. ಸಂತೋಷ; ಹಿಗ್ಗು : ಆ। ಎಂಬುದು 
ಸ್ವಯಂತೃಪ್ತ ಹೆಕ್ಕಳಿಕೆಯಲ್ಲಿ ಬರುತ್ತಿದ್ದರೆ . . . ಆಹಾ ಎಂಬುದು 
ತೊಂದರೆ ದಾಟದ ಆನಂದದಲ್ಲಿಯೂ ಬರುತ್ತದೆ (ಉತ. ೬). 
ಹೆಗ್ಗಳಿಕೆ: ೧. ಆದರ ವಾತ್ನಲ್ಮ . . - ಮೋಹಕಶೈಲಿಗಳು ಕನ್ನಡ 
ನುಡಿಯ ಹೆಗ್ಗಳಿಕೆಯನ್ನ ಸಾರಬಲ್ಲುವು (ಕರಂ. ೦೭೬) : ಸಾಮಾನ್ಯ 
ವೃಕ್ತಿಯೊಬ್ಬನಾದರೆ ಆಗ ತನ್ನ ಹೆಗ್ಗಳಿಕೆಯನ್ನು ಕೆ.ಚ್ಚಿಕೊಳ್ಳುವ ಸಂಭವ 


೫೮೧೧ 


30 |ಪೆರ್ಕೆಳೆ (ನಾ) - 


90 


ಪೆರ್ಗಡಲ್‌ 


ವಿತ್ತು (ಉಕ. ೬): ಅದೇ ನಿನ್ನ ಹೆಗ್ಗಳಿಕೆ (೫ರರು. ೪-0೦). ವಿ. 
ವಿಜಯೋನ್ಮಾದದ ಹೆಗ್ಗಳಿಕೆಯಿಂದನ್ನುತ್ತಾ ಸಂಜೀವರಾಯರು . 
ನೋಡಿದರು (ಕುರು೫- ೪೪). ೪. ದೊಡ್ಡಸ್ತಿಕೆ ; ಡೌಲು : ಗಂಡನ 
ಹುಚ್ಚು ಹೆಗ್ಗಳಿಕೆಗೆ ಬಲಿಯಾಗಿ . . . ನಿರಾಶೆಯ ಸಂಕೇತವಾಗಿ ಕಂಡಳು 
(ಕರುರೆ. ೬೪). [ವೆರ್ಕಳ ( ಆವೆಕ್ಕಳ್ಳ) + ಇಕೆ] 

ಡಿಪೆರ್ಕಳಿಸು 'ಪೆಕ್ಕಳಿಸು' ನೋ. 

ಪೆರ್ಕುಡಿ (ನಾ). ೧. ಹಿರಿಯ ಮನೆತನ ; ದೊಡ್ಡವಂಶ : ಪೆರ್ಮುಡಿಯ 
ಮಕ್ಕಳಿರ್‌ ನೀಮೆ ಇಂತಾಡುವೊಡೆ, ಕೀಟ್ಲಳೇನಪ್ಪ೦' (ಅಕ್ಕ ೫, ೪3೨6೩೦) : 
ಇನ್‌ ತೋಲಕ್ಕಿ ನಿನ್ನ ಪೆರ್ಮನೆಯ ವುಟ್ಟನ್‌ ; ಇಲ್ಲ ಪೆರ್ಕುಡಿಗೊಗೆವ ನಿನ್ನ 
ಕೀಟ ತನೆಮನ್‌ (608ಿಗೂ. ೨೨೪) : ಪೆರ್ಕುಡಿಯ ಪೆರ್ಮೆಯವರೊಡನೆ, 
ಪಂಬಲಿಸಲೇವುದಯ2* ದಾಂಪತ್ಮಯೋಗವಂನ್‌ ? (ರಕ್ತ. ೪೬-೦೦೨೩): 
೨. ಉತ್ತಮರ ಸಹವಾಸ ; ಶ್ರೇಷ್ಠರುದವರ ಸಂಗ: ಅಕ್ಕರರ 
ಗೋಷ್ಠಿ ಸುಜನರ ಪೀ(ಪೈೈರ್ಕುಡಿ ಸಜ್ಜನರ ಕೇಳಿ ಎದಗೈಯ ಸಂಗಂ 
ತಕ್ಕರೊಡನಾಟಿವಾಗಲು ಮಿಕ್ಕ ಸುಖಂ ಬಳಿಕದೇಕೆ (ನಿಸಾ. ೩೦೪) - 

[ಪೆರ್‌ (ಐ ಪರಿದ್ಕು) *ಕುಡಿ,] 

ಪೆರ್ಕೆಂಗಿಡಿ (ನಾ). ದೆಇಡ್ಡದಾದ ಕೆಂಪುಕಿಡಿ : ವ:ಹಾಸ್ತಂಭಮಂ 
ಮುನ್ನೊಡೆದೂರ್ಪಿಂ ಸಿಂಹವಕ್ರಂ ಪೊಗೆ ನೆಗೆದೊಡನೆತ್ತೆತ್ತಲುಂ ತೀವೆ 
ಪೆರ್ಕೆಂಗಿಡಿಗಳ್‌ ನೇತ್ರಂಗಳಿಂ ಸೂಸುತುಮಿರೆ ಫೊಆಮಟ್ಟಂ ಮಹಾಘೋರ 
ರೂಪ: (2ಶ್ಮುಪು. ೦-೩-೨೪೩). [ಪೆರ್‌ («ಎ ಪಿರಿದ್ದು,) *-ಕೆಂಗಿಡಿ] 

£ಢವಾದ ಸ್ನೇಹ ; ಉತ್ಕಟವುದ ಮೈತ್ರಿ: 
ರಾಮನೊಳ್‌ ನನಗೆ ಪೆರ್‌ಕೆಳೆ ನುಡಿಸಿತಲ್ಲದೆಯೆ ಭೂವಿಸದಿರನ್ಮವಂಂ 
(8 emda. 253-86ಓ). [ಪೆರ್‌ (-ಪಿರಿದ್ಳು) +ಕೆಳೆ,] 

ಪೆರ್ಕೊರಗು (ನಾ). ಹಿರಿದಾದ ಅಳಲಂ ; ಅತೀವವಾವ ವ್ಯಥೆ : 
ಇಂತೆಮಗೆ ಪೆರ್ಕೊರಗು. ಆ ಪುರ್ಚು ಪಣಿದೊಡ: (6ಕ್ಕಠ್ಕಾ. ೦೦-೨೩೪): 


[ಪೆರ್‌(೬ ಪಿರಿದು,) 4 ಕೊರಗ್ಳು] 
ಪೆರ್ಗಜ (ನಾ). ದೊಡ್ಡಗಾತ್ರದ ಆನೆ: ಮಾಣದೆ ಮದಜಲ ಸುರಿವ 
ಪೆರ್ಗಜ . ನಂದಿವಾಹನಸಹಿತ ಗೀರ್ವುಣರೊಪ್ಪಿರ್ದರೋಲಗದಿ 


(ರೋಹಕ- 06-0೬) - [ವೆಲ್‌ (ಆ ಪಿರಿದ್ಕು) -- ಗಜ) 
ಪೆರ್ಗಟ್ಟ (ನು). ಬಹು ಇಳಿಜಾರಾದ ಪ್ರದೇಶ ; ಘಟ್ಟ: ವೆರ್ಗಟ್ಟದ 
ಕೆಳಗೆ ಪಡುವಣದೆಸೆಯೊಳ (ಎಳ. 111, ಶಿಕಾರಿ. ೦೩೦-೬೪ ; 1047): 
(ಪೆರ್‌ (ಹರಿದು) . ಗಟ್ಟ) 
ಪೆರ್ಗಡಣ (ನಂ). ದೊಡ್ಡ ಸಮೂಹ.._-ಗುಂಪು : 
ವೆರ್ಗಡಣಂ ಬೆರಸೊಲ್ಲು ಪೊಕ್ಕನಬ್ದು೮ರಂ (ಉರ್ಮಿ. ೪-೩) - 
(ಪೆರ್‌ (ಎ೩ರಿದ್ದು,) --ಗಡಣ] 


ಮೋದದಿಂ 


88 |ಹೆರ್ಗಡಲ್‌, ಹೆಗ್ಗಡಲು, ಹೆರ್ಗಡಲ್‌ (ನಾ). ದೊಡ್ಡ ಸವಣದ್ರ; 


ವಿಸ್ತಾರವಾದ ಕಡಲು: €ಡಲಂ ಫೀರ್ದನಗಕ್ತ್ಯನಬ ವಪುರುಡಿಂ 
ವಂತ್ತೊಂದನಬ್ಲೋದ್ಭವಂ ಪಡೆದಂ ವೆರ್ಗಡಲಂ ... ಎನಲ್ಕೆ ಪೆಂಪುವಡೆಗುಂ 
ಗುಣ್ಣಿಂದೆ ಪಂಪಾಸರಂ (ಕಾರ969. 00೬): ಪೆರ್ಗಡಲಲ್ಲಿ ಗಂಟಲಂ ಮುಣ್‌ದು 
ತಳರ್ಚದಿಕ್ಕುವುದು ಲೇಸು (ರಳರ್ತಿರ್ಮ- ೦೦-೯); ಬಿಲುವರಿಯ ಬೇಗ 
ದಿಂದಂ ಕುಜುಹಿನ ಪಟಯಿಗೆಗಳೊಲೆಯೆ ಪೆರ್ಗಡಲೆಡೆಯೊಳ್‌ ನೆಣ ನಾವೆ 
ತಾಗುವಂದದೆ ತೆಅಪಲ್ಲದೆ ತೇರ್ಗಳೊಡ್ಡು ತಾಗಿದುದು (ಕ೩ಳಾ. ೨೬೩). 
ಹೆಗ್ಗಡಲು : ಕುರುಬಲದ ಹೆಗ್ಗಡಲು ಬಅತುದು (ಕುಣ್ಮಾಕ. ೩-೪); 
ಪೊಡವಿಯನು ಕೆಳಗಿಕ್ಕಿ ಮಿಗೆ ಹೆಗ್ಗಡಲು ಕವಿತಹವೊ:ಲು ಬಂದುದ 
ಪಡುವಲಭಿಮುಖವಾಗಿ ಮದಧುರೆಗೆ ಬಹಳನೃಪಕಟಕ (೩೫. 
00-96-೬); ಹಿರಿಗಾಳಿ ಹೆಗ್ಗಡಲು ಬಯಲು ನೆಲ ಬೆಂಕಿಗಳಿಗೊಳಗ ನೀಡುವ 
ದಿವ್ಯ ದೇವಕುಲದಿ (ಕ6ರೇ. ೩೩-೯7). ಹೆರ್ಗಡಲ್‌ : ಪಾಣ್ಮ ಮಂಕ 


ಪೆರ್ಗಡಹು 


ರೋದ್ಧತ ಕಾಡವಸೈನ್ಯವೆವ್ಪ ಹೆರ್ಗ್ಗಡೆಲನಳುರ್ಕೈಯಿನ್ನೆ ಭುಜ 
ಮನ್ಹರದಿಂ ಕಡೆದು (ಎಕ: ೩3. ರಾರಣ- ೨೫-90; 1224)- 
(ಪೆರ್‌ («ಆ ಪಿರಿದೂ,) 4 ಕಡಲ್‌, 
ಪೆರ್ಗಡಹು (ನಾ). ವಿಸ್ತಾರವಾದ ದಾಟಂವ ಸ್ಥಳ ; ಹಾಯ್ದಡ: 
ಎರಡು ಬೆಟ್ಟದ ನಡುವಣ ಪೆರ್ಗ್ಗಡಹು ಅಂತೆ ಬಿರೆ ಬೆಟ್ಟದ ಮೇಗಣ 
ಕೊಳವಾವಿ (ಟಂ: ೦೯೨೦, ೦-೦೮೯; 967): 
[ವೆರ್‌ (  ಏರಿದ್ಕು) 4 ಕಡಹ, 1] 

ಪೆರ್ಗಡಿತ (ನಾ). ಬರೆಯುವುದಕ್ಕಾಗಿ ಬಳಸುವ, ಕಪ್ಪುಲೇಪನವುಳ್ಳ 

ಬಟ್ಟೆಯ ದೊಡ್ಡ ಪುಸ್ತಕ,-ಕಡಿತ; ಧೀರರ್‌ ಶ:ಕರಶಾಜರ್ಕ್ಲಗಳ" 
ಪೊಣರೆ ತತ್ಸಂಘಟ್ಟದಿಂ ಭೂತಳಂ ನೀರೊಳ್‌ ಪಾಸಿದದೊಂದು ಪೆರ್ಗಡಿತ 
ದಂತಳ್ಳಾಡಲ್‌ (879. 06-2೬)- . (ವೆರ್‌ (ಆ. ಪರಿದ್ಕು ) ಕಡಿತ] 
ಪೆರ್ಗಡಿತಿ, ಹೆಗ್ಗಡತಿ, ಹೆಗ್ಗಡಿತಿ, ಹೆರ್ಗಡಿತಿ (ನಾ). ೧. ಅರಮನೆ 
ಮುಂತಾದ ಕಡೆಗಳಲ್ಲಿ ಒಳಾಡಳಿತವನ್ನು ನೋಡಿಕೊಳ್ಳುವವಳು : 
ಭಂಡಾರವತಿಯೆಂಬ ಪೆರ್ಗಡ (ಡಿ, ತಿಗೆ ಮ್ಮೊ ತಂಡ ನಂಬುಗೆವಂತರೆ 
ಸೆಯೆ . . . ಭೂಷಣದ ಕರಂಡಗೆಗೊಟ್ಟು ಕಳುಹಿದ (ಕರತ- ೩೭-೦೨೩), 
ಹೆಗ್ಗಡತಿ: ೧. ಹೆಗ್ಗಡತಿಯನೊರ್ವಳತಿವೇಗದಿಂದ ಕರೆದು (ಕುರಾಸಾಂ. ೩೩- 
೩0); ಗಂಧವ ಸಂಗೊಳಿಃ ನೀದೆಂದು ಹೆಗ್ಗಡ![ಕಾಕಾಂ.ಡಿ] ಶಿಯರೊರೆವರಲ್ಲಿ 
(ಕುರೇಪು. 3-09); ವಿಷಾನ ತಂದವಗೆ ಬೇಡಿದ ವಸ್ತುಗಳ ಕೊಟ್ಟು 
ಭೂನಾಥ ತಾ ತ್ವರಿಯದಲಿ ತಾನೊರ್ವ ಹೆಗ್ಗಡತಿಯ ಕೈಯ ಕಳುಹಿದ 
ಬೋನದ ಮನೆಗೀವುದೆನುತ (ಕೋಹಕ. 0೦-೩೬). ವಿ. ಗ್ರಾಮದ 
ಮುಖ್ಯಾಧಿಕಾರಿಣಿ, - ನಾಯಕಿ : (ಎಸಕ್ಕು. 1, 0). ೩. ಗ್ರಾಮದ 
ಮುಖಾ "ಛಕಾರಿಯ ಹೆಂಡತಿ : ಅತನ ಹೆಗ್ಗಡತಿ ಮಾಚೌವೆ (ಎಳ. ೪. 
*ಕ್ಕರು. 50-8; 179); ಹೆಗ್ಗಡತಿಗೆ ಪ್ರಸಾದ ಕೆಡಿ (ರೇವಣೆಂ- 090). 
೪. ದಿಟ್ಟೆ : ಗಂಡಬೀರಿ ;. ಉದ್ದಟಿ : ಲೋಕದಲ್ಲಿ ಗಂಡ ಬಡವನಾದರೆ 
ಹೆಂಡತಿ ಹೆಗ್ಗಡಶಿಯಾಗುವಳು (೪6೫. 0-೨೦೦). ಹೆಗ್ಗಡಿತಿ; ೧. ಕೆಲಬರ 
ಕಳುಹಿ ತಿಳವೆನೆನುತ್ತ ಹೆಗ್ಗಡಿತಿಯರನಟ್ಟಿದರೆ (ಶ್ರಕು. 00-೬)- ೨. ಚಿಕ್ಕ 
x x ಹೆಗ್ಗಡಿತಿ (ಎಳ, 1, ೨೩-೪೦; ತು. 1186): ಕೌನೂರಿಗೆ ಹೆಗ್ಗಡಿತಿಯಾಗಿ 
ಹೋಗುವ ಎಚಾರವನ್ನು ಯಾರಾದರೂ ಎತ್ತಿದರೆಂದರೆ ಮಾತ್ರ ಆಕೆ 
ಹುಚ್ಚಿಯಂತೆ ಎಚಿತ್ರರೀತಿಯಿಂದ ವರ್ತಿಸುತ್ತಿದ್ದಳಂತೆ (ಉಕೂರು- ೬೨೦): 
೩. ಗಂಡು ಹೆತ್ತರೆ ಗಳಡನ ಹೆಸರು. ಹೆಣ್ಣು ಹೆತ್ತರೆ ಹೆಗ್ಗಡಿತಿಯ ಹೆಸರು 
(೧೬ರ). ಹೆರ್ಗಡಿತಿ: ೨. ಶ್ರೀಮತು ಹಿರಿಯ ಹೆರ್ಗ್ಗಡಿಶಿಯಾಚಲ 
ದೇವಿಯನ್ಯಯವೈತೆಂದೊಡೆ (ಎಳ. 11. ೩೨೬-೪8: 1181) ; ಮಲಯಾಳಿ 
ತಿಯೂಂ, ಹೆರ್ಗಡಿತಿಯುುಂ. (೪9ಕಳ್ಳ- ೦8೦) - 

[ ಪೆರ್ಗಡೆ + ಇತಿ ( ಆ -ಇಕ್ತಿ)) 
ಪೆರ್ಗಡೆ, ವೆಗ್ಗಡೆ, ಪೆರ್ಗೆಡೆ, ವೆಗ್ಗಡೆ, ವೆರ್ಗಡೆ, ಹೆಗಡಿ, ಹೆಗಡೆ, 
ಹೆಗೆಡೆ, ಹೆಗ್ಗಡಿ, ಹೆಗ್ಗಡೆ, ಹೆಗ್ಗೆಡೆ. ಹೆಗ್ಡೆ, ಹೆರ್ಗಡೆ (ನಾ). ೧. 
ಗ್ರಾಮದ ಮುಖ್ಯಾಧಿಕಾರಿ,- ಒಡೆಯ ; ದಾಮಡಿಗಟಂ ಪೆರ್ಗ್ಗಡೆ 
(ಎಳ. 1೪, ಹೆಗಡ. ೪4-೪ ; ಸು: 780) । ದುಷ್ಟಮನ್ನೆಯಪ್ರಳಯಕಿಾಳಂ 
ಶ್ರೀಮತ್ಸೆರ್ಗ್ಗಡೆ ಮಾದಿ[ವು]ಯ್ಯಂ (3798, 
ಬಲ್ಲಾಳ ಪೆರ್ಗಡೆ ಮಾಸಾವಂತ ಮನ್ನೆಯ 
ನಾಡೊಡೆಯರ್‌ ಕೈಮಂಗಿದು (ಉರಪಿಕ್ಕ" 30-04): 
ಮನೆ ಮುಂತಾದ ಕಡೆಗಳಲ್ಲಿ ಒಳಾಡಳಿತವನ್ನು ನೋ 
ವವನು ; ಮನೆವಾರ್ತೆಯ ಮೇಲ್ವಿಚಾರಕ : 
ವೆರ್ಗಡೆಯುಂ : ಮೊದಲಾನಿ ಪೊಟಲೊಳಗುಳ್ಳ  ಜನಮೆಲ್ಲಮರ್ಚನೆಗಳಂ 
MS ಬಂದು (ಕಡ್ಗಾಣ, 64-೨೩) ; ಶಂತನು . . . ದಾಶರಾಜನಳ್ಲಿಗೆ 
ಸಂ ಬೇಡೆ ಪೆರ್ಗಡೆಗಳನಟ್ಟಿದೊಡೆ (ಕಶಣ- 9-೩೦ 5) ; ರಾಣೀವಾಸದ 


38 


80 


XX, 39-4; 1094): 
ರಾಯರ್‌ ಮುಂತಪ್ಪ 
ವಿ. ಅರ 
ಡಿಕೊಳ್ಳು 
ಮಂತ್ರಿಯುಂ 


40 


45 


೫೮೧೨ 


ಪೆರ್ಗಡೆ, 


ಪೆರ್ಗಡೆ ತನ್ನಿಜನಿಯೋಗಮಂ ಬಿನ್ನವಕಂಂ (ಕಾಂತಿತ್ರ- ೩-೩೦) ; ರಾಣಿವಾಸದ 
ಪೆರ್ಗಡೆಯಂತೆ (ಕರ್ಕಾಳ್ಕು. ೫-೦೬೦). ೩, ವಂಂತ್ರಿ ; ಪ್ರಧಾನಿ : ಅರಸಂ 
ಸ್ತಬ್ಧಂ ಪೆರ್ಗಡೆ ಮರುಳಂ (ಕುದಿ. ೦೦-80) ; ಪಡಿಯಿಲ್ಲದ ಮನೆಯು 
ಪೆರ್ಗಡೆಯಿಲ್ಲದ. ರಾಜ್ಮವಖಂ . . . ಒಪ್ಪಲಾಅವು ಜಗದೊಳ" (ರರೋಕ್ಕ - 


` 6-060); ಇಂತು ಷಡಂಗಬಲಮಂಂ ಅರಸು ವೆರ್ಗಡೆ ಜನಪದ ದುರ್ಗ 


ಭಂಡಾರ ಮಿತ್ರರುಮೆಂಬಿವರುಂ ಷಡಂಗಬಲ ಸಹ ಚಕ್ರಿಗೆ ಸವ್ರಾಂಗ 
ದೆನಿಕ್ಕುಂ (60ಕ- ೬-೦೦). ೪. ಮುಖ ಸ್ಮನಾದವನಂ ; ಉನ್ನತಾಧಿ 
ಕಾರಿ; ಹಿರಿಯ ; “ ಪೆರ್ಗಡೆಯೆನಲ್‌ ಮುಖ್ಯನಕ್ಕು” ಕಲ್ಮಕ್ಕಿ ೩೭) ; 

ಬಸಂತನಿವರ್ಕೆ ತಾನೆ ಪೆರ್ಗಡೆ ಗಡ (೪ರ ೪: ೦೮೩) ; ಅತನು ಪುರಾಧಿಪಂ 
ತಳವಣ: ಶಶಿ ಪೆರ್ಗಡೆ ವಂದಮಾರುತಂ (ಶಕಳು. 9-60). ೫. “ರಾಯ 
ಭಾರಿ” (ಕಕ: ೩48) : ಅಟ್ಟಿದ ನಿಮ್ಮ ಪೆರ್ಗಡೆ ಬರ್ದುಂಕಿದನೆಂಬು 
ದನಿಂದ್ರಜಾಲಮಂ ತೊಟ್ಟನೆ ತೋಟಿ ಬಂದು ಬರ್ದುಕಾಡಿದಂ (ಶುಕಠಾ. 
೪-೮೪); ತನ್ನ ದೂತರ ಕೈಯೊಳ್‌ ಪಾಗುಡಮಂ ಕೊಟ್ಟು ಬೆ:ಡಿಯಟ್ಟಿದೊಡೆ 
ಬಂದ ಪೆರ್ಗಡೆಗಳಂ ಜಡಿದು ನುಡಿದು ಕಳೆಯೆ (*9ವುಂಪು. ೧೪೭) 
ಪೆಗ್ಗಡೆ : ೧. ವೆಗ್ಗಡೆ ನಾಯಕ ಲ್ಲುಣ್ಣಿಪುರದೂರಬಎನೊಳು (69ರ: 
6೪೩೬. 30: ಸ. 899); ಕರಹಡನಾಡ ಪೆಗ್ಗಡೆ (ಕ೩. 11. 9೩-33; 1116): 
ಪರಮೇಷ್ಮಿಯೆಂಬ ಪೆಗ್ಗಡೆಯಂ -ಎಲಾಸದಿಂ ಮಿಜುಪ ಧ್ರುವನೆಂಬ 
ಕೆೊಲ್ಲಟಿಗನೆಲ್ಲಾ ಜಗಂ ಬೆರಸಿಟ್ಟು ನೋಡಲೆರ್ದಾಡಲೆಂದಿರಿಸಿರ್ದ ನಿಡು 
ಎಂಸುನಿಗಳೆಯೊ ತಿಳಿಯೆ (ಶಂಕಾ. ೨3೨). ಪೆರ್ಗೆಡೆ; ೧. ಪರ್ಗ್ಗಡೆ 
CR ಮಂಗಲದ ಗೂವುಣ್ಣ ಗಲಿಯ ಮೆಟ್ಟಿಬ್ಬಡೆ ಬಾಟಾಸಿದ ಸ್ಮತಿ 

ಕ್ರಮಮಾವುದೆನ್ಹೊಡೆ (ಎಳ- 1೪, ತಾಶುಾ. ೪6 ೭: 966). ೩. ನೊಬಂಬನ 
ವರ್ಶ್ನಡೆ ತಿ ಶಿ ಭುವನಯ್ಯೂಂ ಪೆಮ್ಮ್ಮಾಡಿಯನೋಲಗಿಸ (ಎಳ. 1೪, ಕಾರಣ. 
೦೪೦-೦ ; 990?) ; ಶ್ರೀಮತ್ವಲದಂಕಕಾಅದೇವನ' ಪೆರ್ಗಡೆ ಬಸವಯ್ಯ 
ನಂಕನ ಭಟ್ಟನ ಮಾಡಿಸಿದ ವಜಾನಸ್ತ ಮವ (ಅಳ: ಸ, ಮುಳರಾ- 8೯-೮; 
ಸು. 900 ?). ವೆರ್ಗಡೆ : ೧. ಮೂವತ್ತೊರ್ಚ್ಸಾಸಿರದ ನೂಟ್‌ರಡು 
ಬಾಡವುಂ ಲೋಕಟೆಯರಾಳೆಯಾತನಾಳ್ವ ನಾಟಕ್ಕಿಲ್ಲಂ ವೆರ್ಗಡೆ ಬಿಟ್ಟಯ್ಮನ್‌ 
೬ * ೬ ಪ್ರುಶಾಪಿಯಂಂ (06. ೪೫ (8). ಶಿಕಾರಿ ೩೬6-6; 902)- ಹೆಗಡಿ : 
೧. ಅಡಿಯರ ಬಳಿ ಹೆಗಡಿ ಬಳಿ ತಪ್ಪಿಸಿ . . . ಯಿಸರಂಣನಾಯಕನು 
ವುಭಯದಳ ಮೆಚ್ಚಿ'ಹೊಯಿದು (೪3. 1. ೪೬-೦೬; 3483)- ಹೆಗಡೆ : 
೧. ಹೆಗಡೆ ಮಾರತಂಮನ ೫ « ವತಾದ ಮಾರಗವುಡರ ಮಕ್ಕಳು ಮಾದಿಗವುಡ 
ವತಾದಿಗವುಡನವರು ಕೊಟ್ಟ ಕೊಡಗೆಯ ಮಣ್ಣು ೫೦೦ (ಎಳೆ. 111 (೩). 
ಕೆಗ್ಮತ. 3೪-೦; ಸು. 38ನೆಯ ಕಠ), ಎ ೫ ೫ ೫ ಳೀಊರ ಹೆಗಡೆ ಕೂವಲೂರ 
ಕೊಲಗಟ ವಮಾರಚ .ಹರದೆ . . . ವೊಳಗಾದ ಸಮಸ್ತ ಗ ೫% 
ನಂಜುಂಡೇಸ್ಟ ರದೇವರ ಆಮ್ರಿತಪಡಿಗೆ (ಎಕ. 111 (8). ನಂತಿನ- ೦೬೨-೪, 
11ತೆಯ ಕತ); ಹೆಗಡೆಯವರನ್ನು ಕಂಡಾಗಲೇ ಅನಂತ ಕುಸಿದು ಬಿದ್ದ 
(ಕೇಶಕ9. ೧೩). ಓ. ಗೌಡಸಾರಸ್ವತಬ್ರಾ ಹ್ಮಣರಲ್ಲಿ ಒಂದು ಒಳ 
ಪಂಗಡ ಮತ್ತು ಆ ಪಂಗಡಕ್ಕೆ “ಹರಿದವು ; ಪರ್ಬು, ಹೆಗಡೆ, 
ಬಾಳಿಗ . . . REN ಕೊಂಕಣರ್ಲಿ ಹದಿನಾಲ್ಕು ಭೇದ 
ಗಳತ೦ಟು (ಕುಳ:ವಾ. ೦೬೦): ಇವರಲ್ಲಿ ಭಟ್ಟರೂ (ವೈದಿಕರೂ) ಹೆಗಡೆ 
ಗಳೂ (ಗೃ ಹನ್ನ ಸರೂ) ಎಂಬ ಎರಡು ಭೆ:ದಗಳಿವೆ (ಉರವ: ೪೩). 
ಫಿ. (ಅಧಿಕಾರಸೂಚಕವಾಗಿ, ಹೆಸರಿನ ಕೊನೆಯಲ್ಲಿ ಸೇರಿಸುವು 
ಒಂದು ಮನೆತನದ ಹೆಸರು : ಶುಂಠಿಕೊಪ್ಪದ ಹೆಡೆ ಮನೆತನದವನು 
ನಾನಂ (ಕೇಠಶೆಂ" ೦೩೩). ಹೆಗೆಡೆ; ೧. ದಂಡನುಯಕ ಗಂಗಪ್ಪಯ್ಕಂಗಳಣ್ನ 
ಹೆಗೆಡೆ ಬಮ್ಮಣಯ್ಕನ ಮ(ಂ)ಗ ಹಿರಿಯೇಚಿಮಂಯ ಮಾಡಿಸಿದ ಶಾನ್ನಿ 
ನಾಥದೇವರುವಂ ಬಸದಿಖಂಮಂ ಮೂ[ಡಿ]ಶಿದ (ಎಳ. 11 (2), ೦೬೪-0: 
388ಯ ಕತ): ಹೆಗ್ಗಡಿ: ೧. ಈ ಹೆಗ್ಗಡಿಗಳ ವಂಶವು ಮುಂದೆ ಸಾಗೂತಾ 


ಖೆರ್ಗಡ್ಕೆ 'ಪೆರ್ಗಳೆ' ನೋ. 


ಪೆರ್ಗಡೆ, 


ಹೋಯಿತು (ಪಾಳ. 8). ೪. ಪಂಥದಿಂ ಶಿಳಿದೆಲ್ಲರೊಳಗೆ ಹೆಗ್ಗಡಿಯಾದನು 
[ಕಾಕಾಂ. ಹೆಗ್ಗಡಿಗನಾಗಿ] (850. ೩-೩): ಹೆಗ್ಗಡೆ: ೧. ಶ್ರೀಕರಣದ 
ಹೆಗ್ಗಡೆ ಎಜಕಿಯಣ್ನನ ಕಯ್ಕಲು ಕ್ರಯದಾನಂ ಕೊಂಡು 
ಧಾರಾಪೂರ್ವಕಂ ಮುಡಿ ಬಿಟ್ಟಿ ದತ್ತಿ, (ಎಳ. ೫1೪, ಶ್ರೀರಂಗ, ೨೨೪-೫; 1176): 
ತೆರಣಿಯ ಚೌಣ್ಣಿಯ ಹೆಗ್ಗಡೆ ಬಸವಣ್ಣ (ಎಳ. 11, ೨೩೬-೧೮; ಸು. 1185): 
ನಾಡ ಹೆಗ್ಗಡೆ ಗುಂಮ್ಮಣ್ಣ (ಎಳ. ೩1: ಶತ್ರದಂ. ೩-೨೦; 1338); ಪಟೇಲನಿಗೆ 

- * ಬೊಂಬೈಜಿಲ್ಲಾದಲ್ಲಿ ನಾಡುಪೆಟೇಲ, ಹೆಗ್ಗಡೆ ಎಂತಲೂ ಹೆಸರುಂಟು 
(ಗ್ರಾರಾಕ- ೨). ೩, ಆತನ ಹೆಗ್ಗಡೆ ತೊಮ್ಮುನೆಮ್ಟೊ x x x [ಅಜಿ) 
ಯೊಳ್ಳಾದಿ ಸತ್ತೊಡೆ (3*%8- 12-1. 8೬-೬; 908) : ಸಾವಂತ ಬೊಪ್ಪ 
ಗೌಡನ ಹೆಗ್ಗಡೆ ಸೋವಮಂಯ್ಯನು (49. ೫11, 00೦-೬; 1246)- 
೪. “ಸಿರಿವೆತ್ತ ಹೆಗ್ಗಡೆಗಳಧ್ಯಕ್ಷರಧಿಕ ೈತರಕನ್ಯ ೦” (ವಂಂಗರಾ- ೬-೭): ಮತ್ತಂ 
ಪಟ್ಟಣದ ಹೆಗ್ಗಡೆ ಗೊಮ್ಮುಲಯನಾಯಕನ ಬಿಂನಪದಿಂ ಕುವತಾರಂ . - 
ಹತ್ತು ದ್ರ[ವ್ಯಮಂ] ಬಿಟ್ಟಂ (ಆಇ- XXVIII, ೩೩-೫5; ಸಂ, 1062) ಹೆಗ್ಗಡೆಯ 
ರೆಂದೆನಿಸುವ ಮಿಸುಪ ಭಂಡಾರಿ ಲಕ್ಕಣ್ಣಂ (0850- as (a) ; ಈಗ 
ನಮ್ಮಲ್ಲಿ ಉಳಿದಿರುವ ನಮ್ಮ ಯಜಮಾನಿಕೆಯ ಪದಗಳಿಂದರೆ ಗೌಡ ಹೆಗ್ಗಡೆ 
(ಕಕ್ಕುಕು. ೨96); ನನ್ನನ್ನು ನೀವು ಈ ದಿನದ ಆಟಕ್ಕೆ ಹೆಗ್ಗಡೆಯನ್ನಾಗಿ 
ಚುನಾಯಿಸದಿದ್ದರೆ ನಿವ್ಮಾ ಪಾಲಿಗೆ ಇದೊ, ಸೊನ್ನೆ (ಉಮಾಠೆ. ೨೬). 
ಓ. ಗೌಡಸಾರಸ್ವ ತರು-ಕಾಮಶ, ನಾಯಕ, ಕಿಣಿ, ಪ್ರಭು, ಹೆಗ್ಗಡೆ (ಕುಳುಣಾ- 
ಗೌಡಸಾರಸ್ವ ತದಲ್ಲಿರುವ ಬೇರೆ ಬೇರೆ ಕುಲಗಳು (ಕೌಟುಂಬಿಕ 
ಹೆಸರುಗಳು) ಉದ್ಯೋಗಪರವಾಗಿ ಈ ಕೆಳಗಿನಂತೆ ಬಂದಿರಬಹುದೆಂದು 
ನನಗನಿಸುತ್ತದೆ - . . ಹೆಗ್ಗಡೆ-ಹಿರಿಯ ಮನುಷ್ಯ (ಮುಖ್ಮಸ್ಥ) (ಕುಳುಣ. 
ತೀ) - ಹೆಗ್ಗೆ ಡೆ:ಪ. ಕಂಡಚ್ಚನಿಯಕನ ಮದವಳಿಗೆ ರಾಚವೆನಾಯಕಿತಿಯ 
ಮಗ ಕುಂದಾಡಹೆಗ್ಗೆಡೆ ನಯಚಕ್ರದೇವರ ಬೆಸದಿಂ ಮಾಡಿಸಿದ ಬಸದಿ 
(ಎಳ, 11 (3). 8೭೨-೨೪೪; ತು. 1*ರೆಯು ಕಠ). ಹೆಗ್ಗೆ: ೭. ಹೆಗ್ಡೆಯವರ ಕೈ 
ಥರಥರನೆ ನಡುಗತೊಡಗಿತು (ಕೃತಿಕ. ೦೦೪). ಹೆರ್ಗಡೆ: ೧. ಜನಕಂ 
ಹೆರ್ಗ್ಗಡೆ ಚಾಚಿರಾಜಮಹಿಮಂ 63129. 12-1. ೨38೭-೨೬; 1160): 
ಶ್ರೀನಾರಸಿಂಹದೇವರು ಹೆರ್ಗ್ಗಡೆಯಂ ಹಡವಳಯ್ಯನುಂ ಅರೆವಿನತೊಳಲ 
ಕಾರುಣ್ಮಂಗೆಯನ್ಹಿ (ಎಳ: ೪1, ಕಡೂರು. ೨೩-೦೭: 3166) ; ಹೆರ್ಗ್ಗಡೆ 
ಚವು[(ಂ)ಡಮಯ್ಯನಾಯೇ೯ರ ಮಗ ಹೆರ್ಗ್ಗಡೆ ಮಲ್ಲಯ್ಮನ ಕೆಯಿ (ಇ6, ೫1. 
೬-೪೦; 1187). ವಿ. ಬ್ರಹ್ಮದೇವರ ದಂಡನಾಯಕರುಂ ಅವರ ಹೆರ್ಗ್ಗಡೆ 
ಮಟ್ಟರಸುರುಂ . . , ಬಿಟ್ಟಿ ಧರ್ಮವೆಂತೆೇದಡೆ (೧೩: ೪, ೨೬-೨೭; 1178). 
೪. ದಂಡಾಯದ ಹೆರ್ಗ್ಗಡೆ ದಂಡನಾಯಕ ಮಹಂದೇವಯ್ಯಂಗಳುಂ 
(8933. 1-1, 80-39; 1138). 

ಪೆರ್ಗಡೆವಾಳಸೂಳೆ ಎ ಗ್ರಾಮದ ವಬುಖ್ಯಾಧಿಕಾರಿಯ ಆಶ್ರಯ 
ದಲ್ಲಿದ್ದ ಸೂಳೆ (?): ಪರ್ಗ್ಗಡೆವಂಳಸೂಳೆಗೆ ಮತ್ತರ್‌ ಪದಿನಯ್ದು 
(ಎ9. Xv. 6-9; 1060). 

[ಪೆರ್‌ («ಎ ಪಿರಿದ್ದು) * ಕಡ್ಕೆ. / ತುಳು, ಪೆರ್ಗಡೆ, ಹೆಗ್ಗಡೆ; ತೆಲು. 

ಪೆಗ್ಗಡ, ವೆಗಡ, ಪ್ರೆಗಡ, ಪ್ರೆಗ್ಗಡ, ಹೆಗ್ಗಡಿ, ಹೆಗ್ಗಡ:) 


0೭೪) ; 


೩೧ 


ಹೆರ್ಗಡೆಗದ್ಮಾಣ. ಹೆಗ್ಗಡೆಗದ್ಮಾನ (ನಾ). ಒಂದು ಬಗೆಯ ನಾಣ್ಯ : 

ಪೊಬ್ಗ[ದ್ಕಾಣ]ಮಯ್ದೂ [ಪೆರ್ಗ್ಗಡೆ]ಗದ್ಮಾಣಮೈ ೫ ೫ ೫ (3944. 11-1, 
೪0-0೨ । 965). ಹೆಗ್ಗಡೆಗದ್ಮಾನ : ಪರಿಹಾರ ಹೆಗ್ಗಡೆಗದ್ಮಾನಗನ ಹೂರಲು 
(ಎಳ, 1೫, ಕೊಡಗು. ೩೩-೪; 11169); ಸಂಕದ ಬೆಡುಂಗೊಳು ನಲ್ಲೆತ್ತು 
ಪರಿಹಾರ ಹೆಗ್ಗಡೆಗದ್ಮಾನ ಗನಪೂರಲು ಒಂದು ಹಳ್ಳಿಗೆ ಹಣಬೈದು 


೫೮೧೩ 


ಪೆರ್ಗಣಿಗಿಲ್‌ 


ವಂಂತು: ಪೆರ್ಗಡೆಗೋಲಾದುದುಮಿಲ್ಲ ಮೃಡನ ಕಾರ್ಮುಕವಾದು 
ದಿಲ್ಲೆಂದು ಗುರುತ್ವ ವಡೆದಿರ್ದುದಾ ಕುಳರ್ವೆಟ್ಟು (ರೋಹತ. ೬-೪೬). 
[ಪೆರ್‌ ( ಎ೬ರಿದ್ದು) 4+ ಕಡೆಗೋಲ") 

ಪೆರ್ಗಡೆತನ, ವೆರ್ಗೆಡಿತನ, ಹೆಗ್ಗಡೆತನ (ನಾ). ೧. ಗ್ರಾಮದ 
ಮಂಖ್ಯಾಧಿಕಾರಿಯ ಅಧಿಕಾರ, ಸ್ಥಾನ : ನೀಮಾರ್ಗದೇಕಿ ಕಿಡೆನುಡಿ 
ದಪಿರಿಟ್ಟೆಡೆವೆರ್ಗಡೆತನಡದೊಳಿದೇವಡೆವಿರ" (6ಂಳ್ಳ- ೪-0೦೭) ; ಇನಿವಿರಿದು 
ಸತ್ಕಾರವುಂ ಪೆರ್ಗಡೆತನಂ ಬಂದನಾವನುಂ ದೇವರ ದೊರೆಯ ರಾಜಾಧಿ 
ರಾಜನೊಳ್‌” ಪಡೆಯಂ (ಊಂತಿಕು. ೨೨೭% ನ): ಪೆರ್ಗ್ಗಡೆತನಮುಂ ಬಲ್ಲರ್‌ 
(ಎಳ. vir, ಶಿರವೊ. 00-93 ; 10681). ಪೆರ್ಗೆಡೆತನ : ೧. “ವೆರ್ಗೆಡೆ 
ತನಂಗೆಯ್‌' ಪರಂ. ಹೆಗ್ಗಡೆತನ : ೨. ಮಂಂದಾಳುತನ ; 
ನಾಯಕತ್ವ: ಚಂಚು ಎನ್ನದೆ, ಅವನನ್ನು ನಾವು ಹೆಗ್ಗಡೆತನಕ್ಕೆ ಚುನಾಯಿಸು 
ತ್ತಿದ್ದೆವು (ಉಕೂನಿ. ೨೬)- (ವೆರ್ಗಡೆ, 4+ -ತನ) 

ಪೆರ್ಗಡೆತನಂಗೆಯ್‌. ಪೆರ್ಗಡೆತನಕೆಯ”, ಪೆರ್ಗೆಡೆತನಂಗೆಯ್‌ (ಕ್ರಿ)- 
೧. (ಅರಮನೆಯಲ್ಲಿ) ಒಳಾಡಳಿತವನ್ನು ನೋಡಿಕೊಳ್ಳು: ೫ ೬ ೫ 
ಗಾವುಣ್ಣ್ಮುಗೆಯೆ £ಲಿಗನಾತಜಗ್ಗಿ ಪೆರ್ಗ್ಗಡೆತನಂಗೆಯೆ (ಎಳ. ೪11 (8). ಕಾಂ 
೬೬6-೦೨3 ; ಪೆರ್ಗಡೆತನಕೆಯ್‌ : ೨. ನಾಯಂಕನಾಗಿರು ; 
ಮುಂದಾಳಾಗಿರು : ಅರಿಉರದ ಅಗ್ಗಿರವೆ೦* ಪೆರ್ಗ್ಗಡೆತನಕೆಯೆ (ಎಕ. 
1, ಗುಂಡ್ಲುಶೇ, 46-೩; ಸು. 750). ಪೆರ್ಗೆಡೆತನಂಗೆಯ್‌ ; ೧. ನಣ್ಮುವರ 
ಕಲಿಗಂ ಪೆರ್ಗ್ಗೆಡೆತನಂಗೆಯ್ಕೆ (ಎಳ. vil, oo. ೨೧೯.೦೨ ; 918). 
ವ. ದುಷ್ಮನಿಗ್ರಹ ವಸಿಷ್ಟಪ್ರತಿಪಂಳನದಿಂ ವೆರ್ಗ್ಗೆಡೆತನಂಗೆಯ್ಕೆ (3*ಇ3. 
RX, 39-6 ; 1024); ಶ್ರೀಮತ್ಪೆರ್ಗ್ಗಡೆ ನಾರಣಯ್ಮ ಪ್ರಮುಖಕರಣಂ 
ಬನವಾಸಿಪನ್ನಿರ್ಚ್ಸೌ ಸರಕ್ಕಂ ಪೆರ್ಗ್ಗೆಡೆತನಂಗೆಯ್ಯೆ (ಇಇ. ಸಸ. ೩3-೬; 1055). 

[ಪೆರ್ಗಡೆತನ 4 ಕೆಯ್‌,] 

ಪೆರ್ಗಡೆತನಕೆಯ್‌ ' ಪೆರ್ಗಡೆತನಂಗೆಯ್‌' ನೋ. 

ಪೆರ್ಗಣ, ವೆಗ್ಗಣ, ಹೆಗ್ಗಣ (ನಂ). ಇಲಿಯಂ ಜಾತಿಗೆ ಸೇರಿದ ಒಂದು 
ಬಗೆಯ ಪ್ರಾಣಿ: ಓವೊ ಪೆರ್ಗಣಮನಿಕ್ಕಿ ವುನೆ ಮಾಡುನಂದಮಕ್ಕೂಂ 
ಡೆಯೆೊಛ್‌ (ರಠರಿಕ್ಕು. ೩-033) ; ಒಡವತ್ತಿಯ ತೊಕ್ಕಿ ನೊಳಂದೊಡ 
ಗೂಡಾಡುಳಿಚ ಶುಂಠಿ ನೆಲಗುಳ್ಳಮಿವಂ ಕಿಡುಗುಂ ನೀರಿಂ ಪಾನಂಗುಡೆ 
ಪೆರ್ಗಣದುಗ್ರಮಪ್ಪ ವಿಷಮಾ ಕ್ಷಣದೊಳ್‌ (೭ರುರ. 0೨-೩೨). ಪೆಗ್ಗಣ: 
“ ಖನಕಮೂದುರುವೆನಲೂ ಪೆಗ್ಗಣಂ ” (ಶುಂಗಳಾ, ೪೯-೧೨) ಬೆಳಗಿನೊಳಂ 
ಕಾಣದು ನಿಶಿಯೊಳ* ಕುಣ್ಣುದು ಪೆಗ್ಗಣಕ್ಕೆ (ಧರ್ಕಾರ್ಗ. ೦-೦೦೬): ಸಿರಿ 
ಒರಲುಣಲಣತಯದವಂ ಧರೆಯೊಳು ಬೈಚಿಟ್ಟು ಸತ್ತು ವೆಗ್ಗಣರೂಪಂ 
ಧರಿಯಿಸಿ ತೋಡುತ್ತುವಿರ್ಪಂ ಧರೆಯೊಳು (೨3ಸ್ಕಟೀ, ೩3-3೨). ಹೆಗ್ಗಣ್ಮ: 
“ಉಂದುರಃ, ಖನಕ:-ಈ ೨ ಹೆಗ್ಗಣಂ” (ಹಂಡು. ೩೯-೮೨): ಹೆಗ್ಗಣವನಿಕ್ಕಿ 
ನೆಲಗಟ್ಟ ಕಟ್ಟಿದಂತೆ ಆಯಿತ್ತೆನ್ನ ಉಯಗುಣ (ಕಕ್ಕ. ಕ. ೦೬೩4)! 
ಬಡಿಗಲ್ಲಿನಲಿ ಹೆಗ್ಗಣ ವಮಿಡುಕುವಂದದಿ ವಂದನಶರಮಾಯಾಪ್ರಬಂಧದಲಿ 
ಕೊಡರಿ (6ಕ್ಕುಕ. 3.೬೨); ಹಾಳು ಹೆಗ್ಗಣಗಳ ಉಪದ್ರವಂತು ಹೇಳ.ವು 
ದಕ್ಕೇ ತೀರದು (ರ:ುರ್ರಿ ಕುಂ. ೦೦೬) । ಹೆತ್ತವಳಿಗೆ ಹೆಗ್ಗಣ ಮುದ್ದುಃ 
ಕೂಡಿದವಳಿಗೆ ಕೋಡಗ ಮುದ್ದು (ಗಾರೆ). 
(ದೇ. 8 ತುಳು. ಪೆರ್ಗುಡೆ ; ಕೋತ. ಪೆಗ್‌ ; ಕೊದ. ಎಗಣ್‌. ಎಗನ್‌] 

ಪೆರ್ಗಣಿ (ನಂ). ದೊಡ್ಡ ಗಣಿ: ಲತೆಗಳ ಜನ್ಮಭೂಮಿ ಪುಳಿನಂಗಳ ಪೆರ್ಗಣಿ 
.- * * ತಣ್ಣೆಬಲ ತಂಯ್ದ ನೆ ತಾಷಂ೩ರ್ದುದಾ ವನಂ (ಕುಜುವಾ. ೦೦-೦೬೯). 

[ಪೆರ್‌ («ಎ ೬ರಿದ್ದು) + ಕಣ್ಣಿ] 
ಹೆರ್ಗಣಿಗಿಲ್‌ (ನಾ). ಕಣಗಿಲೆಯಲ್ಲಿ ಒಂದು ಬಗೆ: “ದ್ವಿವೆ ಉನ್ಮಧುಕೆ 


902). 


(ಎಳೆ. 1 (ಸ). ಊ-೯ : 1175). [ಪೆರ್ಗಡ್ಕೆ + ಗದ್ಕಾಣ) 


ಷೆರ್ಗಣಿಗಿಲ್‌ ” (ನುಂಗತ. 93-೬೬) - 
ಪೆರ್ಗಡೆಗೋಲ್‌ (ನಾ). ದೊಡ್ಡದಾದ ಕಡೆಯುವ ಕೋಲು,- 


[ವೆರ್‌ (ಎ ಪರಿದ್ದು) 4 ಕಣಿಗಿಲ್‌ (« ಕಣಗಿಲೆ) ] 


ಪೆರ್ಗಣೆ 


ಪೆರ್ಗಣೆ (ನಾ) - ದೊಡ್ಡ ಬಾಣ. --ಸರಳಂ ;' ಪೆರ್ಗಣೆದೊಡು ' ಪರಾ. 
[ಪೆರ್‌ (ಎ ಒರಿದ್ಳು) + ₹ಣೆ,] 
ಪೆರ್ಗಣೆದೊಡು ಕ್ರಿ) - ದೊಡ್ಡ ಬಾಣವನ್ನಲ್ನ ಹೂಡು: ಉತ್ತುಂಗಗಜ 
ಪನೊಂದೆಡೆಯಲ್ಲಿ ಬೇಡ ಕಾಣುತ್ತೆ ವೆರ್ಗಣೆದೊ[ಶಾಕಾಂ. ದು]ಟ್ಟು ಕಿದಿವರಂ 
ತೆಗೆದು ನಡುಸಿತ್ತಿಯೊಡೆಯೆಚ್ಚನು (ರಾಶತ- ೦೭-೬೪). 
[ವೆರ್ಗಣೆ -- ತೊಡು] 
ಪೆರ್ಗದ ` ಪೆರ್ಗದಹಂ` ನೋ. 
ಪೆರ್ಗದಹು, ಪೆರ್ಗದ. ಹೆಗ್ಗದ (ನಾ). ಬಾಗಿಲಿಗೆ ಜೋಡಿಸಿರುವ 
ದೊಡ್ಡದಾದ ಮರದ ಹಲಗೆ,._ಬಾಗಿಲಿನ ಪಡಿ: ಮಗಿಲನೇಟಾ 
ಧುಮಿಕ್ಕಿ ಪೆರ್ಗದಹುಗಳನೊದೆಬಡಿ (0ಸಳ್ಳ. ೫೭-೩೭). ಪೆರ್ಗದ : ಮದಹಸ್ತಿ 
ಗಳ ಕೈಯ ನೂಕಿ ಬಂಧಿಸುವ ಪೆರ್ಗದ ವಜ್ರಲಾಳವಿಂಡಿಗೆಯ ಅದಟಿನ 
ದ್ವಾರಾಷ್ಟಕವ  ವರ್ಣಿಸುವೊಡೆ ಪದಕವಿಗಳಿಗಗೋಚರವು. (ಕೋಹತ. 
39-0೩). ಹೆಗ್ಗದ: ಶ್ರೀದ್ವಾರದ ಹೆಗ್ಗದಗಳನ್ನೆಳೆದು ಮುಚ್ಚಿ ಒಳಗೆ 
ಸರಪಳಿ ತಾಳುಗಳೆನು ಸಶಬ್ದವಾಗಿ ರಯ್ಯ ಬೆಟ್ಟುವರು (0ರೆೆಂ- ೦೨-30). 
[ಪೆರ್‌ (ಆ ಏರಿದು,) + ಕದಹ್ಮು (ಆ ಕದವ,)] 
ಪೆರ್ಗದೂರು (ನಾ). ಒಂದು ಸ್ಮಳದ ಹೆಸರಂ: ವೆರ್ಗ್ಗದೂರುಂ 
ಮೊಸವಾಡಗಮುನನಭೈನ್ಹರಸಿದ್ದಿಯಾಗೆ ಪಡೆದರ್‌ (ಇಳ. ೪1, ೦೦೨-೦೦। 
77 1); ಶ್ರೀಮತ್‌ ಅನನ್ತೆವೀರ್ಯ್ಯ್ಯಯ್ಯಂಗಳ್‌ ಪೆರ್ಗ್ಗದೂರು ಪೊಸವಾದ 
ಗವಖಮನಭ್ಯನ್ತರಸಿದ್ದಿಯಾಗೆ ಪಡೆದರ್‌ (೩೮. XIV. ೭೬-೦೦ ; 977). 
{7+ ಊರ್ಕು (€ ಊರಿ) 
ಪೆರ್ಗದೆ (ನು) ದೊಡ್ಡ ಗದೆ: ಭಾರಿಯಾದ ಗದೆ; ಮತ್ತಗಜಾನನ 
ಹರವಸದಿಳಿದೆಚ್ಚ ತ್ತು ಪೆರ್ಗದೆಯ ತೆಕ್ಕೊಂಡು . . . ಅಪ್ಪಳಿಸುತಿಕ್ಕಿದನು 
(ರೋಹತ- ೩೪-೬೦). [ಪೆರ್‌ (ಎಪರಿದ್ದು) 4 ಗದೆ) 
ಪೆರ್ಗರಡಿ, ಹೆಗ್ಗರಡಿ (ನಾ). ದೊಡ್ಡಗಾತ್ರದ ಭಲ್ಲೂಕ : ಪೆರ್ಗರಡಿಯ 
ಬೆ:ಂಟೆ . . . ಸಿಂಹ ಶರಭಂಗಳ ಬೇಂಟೆಗಳಾದಿಯಾದ ಭೀಕರಮೃಗಸಂಘ 
ಸಂಹನನಮುಣ್ಮಿತು (ಗಿಂಕ. ೦-60) ; ಪುತ್ತನಗುಟ್ದು ಪೆರ್ಗರಡಿಗಳ್‌ ಮೊಗ 
ಮಿಟ್ಟಿಸೆಗುಂ ವನಾಂತದೊಳ್‌ (6ಕಕು- ೨-೭೦೪) : ಕುಂತಳೆಮಯವಾಗಿರ್ದ 
ಪೆರ್ಗರಡಿಯ ಕೊಂತದಿ ಕಡಿದ ಪೆರ್ದಲೆಯ ಸಂತಸ ಬಿಡದೆ ಹೊತ್ತಿರ್ದರು 
(ರೋಜಕ. ೦೪-೨೪). .ಹೆಗ್ಗರೆಡಿ ; ಹೆಗ್ಗರಡಿಯ ಹಿಂಡಿದೆ. - . ಪಂದಿಯ 
ಗೊಂದಣವಿದೆಯೆಂದು ಮುಗ್ಗಿ ಕವಿದರು ಶಬರರೂ (ಕುರಾಶಾಂ- ೨೭-೬೦). 
(ಪೆರ್‌ (ಏರಿದ) 4ಕರಡಿ,] 
ಪೆರ್ಗರಡೆ (ನಾ). ದೊಡ್ಡದಾದ ಕರಡೆ ಎಂಬ ವಾದ್ಯ ; ಉಣ್ಮಿದವು 
ಪೆರ್ಗರಡೆ ಬೊಂಬುಳಿ ಮರ್ದಳೆ (ಸಕಾ. ೬-೪೨). 
[ಪೆರ್‌ (ಅರಿದು) *-೮ರಡ್ಮೆ) 
ಪೆರ್ಗರುಳ್‌, ಹೆಗ್ಗರುಳು (ನಾ). ೧. ಗಾತ್ರವಾದ ಕರುಳು ; ಕೆಲಕೆಲವು 
ನಾಯ್ಗಳೊರ್ಮೆಯೆ ಮಲೆದಿಲ್ಲನೆ ಪೊಯ್ಲು ಉಚ್ಚೆ ತಿನೆ ಪೆರ್ಗರುಳು 
(ಕರ್ನೂರು: ೩-&€)/; ಏಳ್ತರುತಿರ್ದಪುದಿತ್ತ ನಿನ್ನ ವೆರ್ಬಲಮೆಂಡಿದಸ್ಮಿಯಿಂ 
ಪಣದ 'ಪೆರ್ಗರುಳಿಂ (೫೫8: 8-00೯). ಹೆಗ್ಗರುಳು : ೧. 
“ಸ್ಮೂಲಾಂತ್ರವೆಂದರೆ ಹೆಗ್ಗರುಳು” (ಕಾಶಟೀ- ೨-೩-೪6 ಕ). ೨. ಮನುಷ್ಯ 
ದೇಹದ ಎರಡು ಕರುಳುಗಳಲ್ಲಿ ಒಂದು ; ದೊಡ್ಡ ಕರುಳು : ಕರುಳು 
ಗಳಲ್ಲಿ ಸೊಂಸು ಹತ್ತದೆ ಹೀಗೆಯೇ ಅಮು. ರಕ್ತ ಬೀಳುವುದಾದರೂ 
ಹೆಗ್ಗರುಳಿನ (ಕೋಲನ್‌) ಸೊಂಕಿನಿಂದ ಆದುದಕ್ಕೇ ಈ ಹೆಸರು ರೂಢಿ 
ಯಲ್ಲಿದೆ (ಕಂಳೋ. 1. 02೩)- [ಪರ್‌ (ಆ ಪರಿದ್ದು) * ಕರುಳ್‌) 
ಪೆರ್ಗಲ್‌, ಹೆಗ್ಗಲ್ಲು (ನಾ). ದೊಡ್ಡ ಕಲ್ಲು: ಹೆಬ್ಬಂಡೆ: ವೆರ್ಗಲ್ಲೀದ 
ದಪತ್ತುಂ . . . ನೆಲದೊಳೊರಸಿ ಮೇಲ್ಮ್ಭುತೆತ್ತಿತ್ತ೦ (ರರು. ೬-೦೯೦) : 
ಪೆರ್ಗಲ್ಲನೆತ್ತಿದ ಬಲ್ಬಿಂಗೆ ಕಡಂಗಿ ಪೊಂಗಿ ಗೋವೀದನೊಳ್‌ ಬಂದು ತಾಗಿದ 


೫೮೧೪ 


6 


26 


ಜ್ತಿ 


30 


ಪೆರ್ಗಟ್ಟಷ್ಟು 


(ನರಫ್ರು. 6. ೩೭)- ಹೆಗ್ಗಲ್ಲು : ಕೆಲರು ಹೆಗ್ಗಲ್ಲುಗಳ ಕಟಕಿದರು (9%ಕಾ- 
೨೦-೧೩) - (ಪೆರ್‌ («ಎ ಪಿರಿದ್ಕು) * ಕಲ್‌) 
ಪೆರ್ಗಲಸು (ಕ್ರಿ). “ಗರ್ವಿಸು, ಹೆಮ್ಮೆಪಡು” (ಶ್ರಿ ಕ್ರಿ. ಕೋಕ) : ವೆರ್ಗಲಸಿ 
ಸಿರಿಯುಳ್ಳ ಪೆರ್ದೆಯ ಬಲಮನಿದಂ ಮೆಆ?ವೆಯೆನ್ನೊಳೆಂದಂ ಮುನಿಪಂ 
(ಕ್ರಿಶ್ಫರಿ-೯-೬೩)- [೧ ಇದು 'ಪೆಕ್ಕಳಿಸು' ಎಂಬುದರ ಅಪಲಿಖಿತವಿರಬಹುದು] 
ಪೆರ್ಗಲಿ (ನಾ). ಮಹಾಪರಾಕ್ರಮಿ : ಹಿರಿಯ ಯೋಧ : ಕಿಜುವುಸೂರ 
ಪೆರ್ಗ್ಗಲಿಯರ ಬಿಜಯಿತಗಂವುಣ್ನನ ಮಗಂ ಅಮ್ಮಡಿಗಾವುಣ್ಣಂ ಜ್‌ 
ಭಾಗಂಗೊಣ್ಣು (ಕೈ ಅರ” ೦೯೩೧ ೪4-8; 991)- [ಪೆರ್‌ (ಎಪರಿದು;) --ಕಲ್ಮಿ) 
ಪೆರ್ಗವತೆ (ನಾ). (ಬೆರಳುಗಳನ್ನು ವಿರಳವಾಗಿಟ್ಟ) ದೊಡ್ಡ ಅಂಗೈ : 
ಪೆರ್ಗವತೆ ಸೇರೆ ಪಿಡಿ ಕರಭಂಗಳೆನಿಪಿವಅಗೊಳಭಿನಯಿಸಿ ತೋಟ್‌ಸಲ್‌ 
ಮೃದುಪಾಣಿವನಜವವಂ / ಸೃಷ್ಟಿಸಿದನೆಂಬ ಚೆಲ್ಮಿನ ಕೋಮುಲೆಯರಲ್ಲಿ 
£ಣ್ಸೆಸೆದರು (ಕ್ಕೆ ೫೦೫. ೬-೨೦). (ಪೆರ್‌ (೧ ಎರಿದ್ದು) 4 ಕವತ್ಯೆ] 
ಪೆರ್ಗಳ, (ನಾ). ಧಾನ ಗಳನ್ನು ಒಕ್ಕುವುದಕ್ಕಾಗಿ ಸಿದ್ಧಪಡಿಸಿದ 
ವಿಶಾಲವಾದ ಕಣ : ನುರ್ಗಿದುದೆನೆ . . . ಪೆರ್ಗಳವೆನೆ ಕುರ್ಗಿದುದೆನೆ 
ಮಾರ್ಗದೊಳ್‌ ಸರೇಫಪದ(ಗಳ" (ಕರುದ. ೩6) - 
(ಪೆರ್‌ (ಆ ಪಿರಿದ್ಕು) * ಳ್ಳ) 
ಪೆರ್ಗಳ (ನಾ). ದಪ್ಪವಾದ ಕುತ್ತಿಗೆ: ಕೊಬ್ಬಿದ ಕತ್ತು; ಹೊಳೆವ 
ಕೂರ್ಗಣೆಯಿಂದೆ ಹೆೊಡೆದೆಕ್ಕಲನ ಪೆರ್ಗಳದೊಳು ಸುರಿವ ರೊ.ಹಿತದ ನೆಳ 
ಲೊಳು ಕಣ್ಣೆ ಕಉಣಿಸ ಬಂತು ಗಗನಸ್ಥಳದಲಿ ಹೊಳೆವಂತೆ ವಪಿನ (ರೋಹಕ- 
೦೪-೩೩). (ಪೆರ್‌ (< ಏರಿದ್ದು) 4 ಗಳ್ಳ (ಆ ಗಲ)] 
ಪೆರ್ಗಳೆ, ಪೆರ್ಗಡೆ, (ನಾ). ೧. ಬಲಿಶಿರುವ ದಂಟು; ದಪ್ಪವಾದ 
ಕಾಂಡ ; ಕುವಳಯಕುಟ್ಮಳಾಎಳಿಯ ಪೆರ್ಗಳೆಯಂ ನೆಗೆದೇಅ* ಲಾಗಿಶುತ್ತೆ 
..ಆಡಿದುದು ಕೂಡೆ ರುಷಂ ಪೊಸಡೊಂಬನೆಂಬಿನಂ (6888. 3-೭೨). 
ಪೆರ್ಗಡ್ಕೆ : ೨. ಉದ್ದವಾದ ಕೋಲು,-ದಂಡ ; ಗಡೆಮ ಭಟರು 
ಗಗನವ ತಿವಿನಂತೆ ವೆರ್ಗಡೆಯೆಸ್ತಿ ವೆರ್ಗಡೆಗೂಡಿ...ಕುಣಿವುತೆಯ ವರು 
(ಕರಠ. ೨೩-೨೪) - [ಪೆರ* (<ಪರಿದ್ದು)4ಗಳೆ (ಆಗಟಕ)] 
ಪೆರ್ಗಳ್ತಲೆ, ಹೆಗ್ಗತ್ತಲೆ (ನಾ). ದಟ್ಟವಾದ ಕತ್ತಲೆ ; ಗಾಢಾಂಛಕಾರ ; 
ಮುಸುಂಕುಗಳ್ತಲೆ ಪೊದಳ್ಹ ಪೆರ್ಗಳ್ತಲೆ . , . ರಸೆಗಳ್ತಲೆಯೆನಿಸಿ ಕೂಡೆ 
ತೀವಿತು ತಿವಿಂರಂ (10. 9-೬೩) ; ನೆಲೆಗೊಂಡ ಪೆರ್ಗಳ್ತಲೆಯೊಳ*.-.. 
ಪಲವುಂ ದೀವಿಗೆಗಳಿೀ ಳ್ಮಲೆ ಪೂತಂತೊಪ್ಪುತಿರ್ದುವಾ ಮನೆವುನೆಯೊಳ್‌ 
(೧೪: ೪ ೬೪- ಹೆಗ್ಗತ್ತಲೆ : “ಸಂತವಂಸಂ, ವಿಷ್ಟಕ್‌ಧ್ವಾಂತೇ. ಎಲ್ಲ 
ಕಡೆಗಳಲ್ಲಿಯೂ ವ್ಯಾಪಿಸಿ ಇರುವ ಕತ್ತಲೆ ಅಂದರೆ ಹೆಗ್ಗತ್ತಲೆ " 
(nah. to). [ ಪೆಲ" (ಎಪಿರಿದೂ) 4 ೪ಳ್ತಲೆ (ಎಕಟ್ತಲೆ)] 
ಪೆರ್ಗಜ*, ಹೆಗ್ಗಲ್‌ (ನಾ). ೧. (ಹಕ್ಕಿಯ) ದೊಡ್ಡದಾದ ರೆಕ್ಕೆ, 
ಉದ್ದವಾದ ಪುಕ್ಕ : ಉಡೆಮ್ಮೆಯ ಕೋಡು ವರಹದಂಶಿಯ ದಾಡೆ.., 
ಭೇರುಂಡನ ರೂಢವೆರ್ಗಣಯಂತ್ರ ೊಲಿದು (6.ಆಕಕ. ೦-೬೪). ಹೆಗ್ಗಟ ; 
೨. (ಉದ್ದವಾದ ಈಜುರೆಕ್ಕೆಗಳಿರುವ) ಒಂದು ಬಗೆಯ ಮಾನು: 
ಉಕಿಲು ಹೆಗ್ಗಣ . . . ಹುದೆಗನಾನೆಮೊಗನೆಂಬ ಪರಿಪರಿಯ ಮಿಸಾನ್ಗಳಂ 
ಗುದಿಗೆಯರುು (೬89 ೬-೪8). (ವೆಲ್‌ (ಎ ಪಿರಿದು) *ಗಣ] 


ಎ |ಪೆರ್ಗಟನಿ (ನಾ). ಒಂದಂ ಸ್ಥಳದ ಹೆಸರು : ಪ್ರಥಮಂ ದುಗ್ಗನೈೈ ಆ 


ಮೂಡೈ €ಡೆಗೋಡೆಎ ಸಂಗವೊಯರಾ ಕೆಅಕಿಯಿನ್ರೆಂಕೈ ನಟ್ಟ ಕಲ್ಲೆ 
ಪೆರ್ಗ್ಗಟನಿಯಿನ್‌ ಬಡಗೈ ನಟ್ಟ ಕಲ್ಲೆ (ಎಳ. ೩ (8). ಕಳ್ಕಬ. ೬೬-೦೭: 
ಸು: 850): [ಪೆರ್‌ ( ಎಪರಿದ್ದು) -- ₹ಟನಿ] 

ಹೆರ್ಗಟ್ಟಪ್ಪು (ನಾ). ಒಂದು ಸ್ಥಳದ ಹೆಸರು; p ಈಉನ ಶ್ರವಣ 
ಬೆಳುಗೊಳ ; ಪೆರ್ನ್ಗಟ್ವ ಬಿನಾ ಪೊಲದಿನ್ನಡದು ಕೊಬ್ಬದು (ಎಳ ಬ. 
೩8-೪ ಕು. 800), [ಪೆರ್‌ (ಆ. ಹಿರಿದು) + ಕಟ್ಟಪ್ಪು) 


ಪೆರ್ಗಾಗಾಮಾಸಿ 


ಪೆರ್ಗಾಗಾಮಾಸಿ (ನಾಂ). ಒಂದು ಊರಿನ ಹೆಸರು; 
ಗ್ರಾಮ ಪಶ್ಚಿಮಭಾಗ ಕೃತಾಕೃತಕ್ಷೇತ್ರಂ (ಎಳ. ೩1 
೪04) - 121 
ಪೆರ್ಗಾಡು, ಹೆಗ್ಗೂಡು (ನಾ). ದಟ್ಟವಾದ ಅಡವಿ; ಗೊಂಡಾರಣ್ಯ ; 
ಬಾಗೆ ತೇಗು ಪನೆ ಕಮ್ಮರಮೆಸಳೆಯೆನಿಪ್ಪುವಿರ್ಪವಾ ವೆರ್ಗಾಡೊಳ್‌ 
8-86) : ಇದು ದನಶಿಖಯಿದು ಕಿಂಶುಕಂ---ಇದು ಮದಗಜ 
ಮಿಂತಿದು ಗಂಡಶೈಲಮೆಂದೆಂಬುದು ತಿಳಿವೊಡಶಕ್ಕಮೆನಿಪುದಾ ಪೆರ್ಗಾಡೊಳ್‌ 
(ಕಂಕ9... 87೩0). ಹೆಗ್ಗಾಡು ;: “ಮಹಾರಣ್ಮಂ, 
೨ ದೊಡ್ಡ ಅಡವಿ, ಹೆಗ್ಗುಡು, ಗೊಂಡುರಣ್ಮ” 
ಈ ಹೆಗ್ಗುಡಿನಲ್ಲಿ ಯಾವ ವಮಂದ್ಧನ್ನರೆಯಬಹುದು? (ಕಣ. ೯೪: 
ಸುತ್ತಲೂ ಹೆಗ್ಗಾಡೂ ಅಡಕೆತೋಟಗಳೂ ಬೆಳೆದು ಸ್ಥಳ ಏಕಾಂತವಾಗಿತ್ತು 
(ಊನೂರು. ೫೪ರ) - [ ಪೆ೦್‌ (ಎಪರಿದ್ದು) + ಕಂಡು, ) 
ಪೆರ್ಗಾಲ್‌ (ನಾ). (ನೀರು ಹಾಯಿಸಲು ಮಾಡಿರುವ) ದೊಡ್ಡದಾದ 
ನಾಲೆ, ಕಾಲುವೆ ; ಸಗ ಗಳ ಚಳ ಪೆರ್ಗಾಲ 
ಹೊಂದೂಂಬನು ನೆಗಹೆ . , , ಸುರಿದುದು ಸಲಿಲ (ಕೋಶಕ. ೧9-೬೩) - 
[ ಪೆರ್‌ ( ಏರಿದ್ಯು) * ಕಾಲ್‌ ) 
ಪೆರ್ಗಾವಲಿ, ಹೆಗ್ಗೂವಲಿ (ನಾ)- ದೊಡ್ಡದಾದ ಹುರಿಯುವ ಹೆಂಚು; 
ಅಗಲವಾದ ತವೆ: ಕುಯ್ದು ಕರ್ಬೊನ್ನು ಪೆರ್ಗಾವಲಿವೊಲಾಯ್ತಾ ನೆಲಂ 
(ana. ot: ೭೦) - ಹೆಗ್ಗಾವಲಿ : ಕಾದ ಹೆಗ್ಗುವಲಿಯ ಮೇಲರಿದರಿದು 
ದೇಹನನುರುಹಲೂಹಿಸುವ (ತಪು. ೪೩-೨೪): 
( ಪೆರ್‌ (ಆ ಏರಿದ್ಕು) 4 ಕಾವಲಿ, 
ಪೆರ್ಗಾವಿಲ (ನಾ). ಸ್ವಲ್ಪವೂ ಕಿಳಿವಳಿಕೆಯಿಲ್ಲದವನು ; ಮಹಾ 
ಮೂರ್ಪ : ಒಂದೆ ಗಾಲಿಯೊಳ್‌ ರಥಮಂ ನಡೆಯಿಸುವೆನೆಂಬ...ನಾರಿಲ್ಲದೆ 
ಪೂಗಟ್ಟುವೆನೆಂಬ ಪವೆರ್ಗಾವಿಲನಂ ಪೋಲ್ಕುಂ (ರರ್ಕಾಕ್ಕು. ೩-೦೦೬) - 
[ ವೆರ್‌ (ಪರಿದ್ಕು) 3. ಗಾವಿಲ) 
ಪೆರ್ಗಾವುಂಡ (ನಾ). ಹಿರಿಯ ಗೌಡ, ಮುಖ್ಯ ಗ್ರಾಮಣಿ : 
ಮನುಳ್ನ್ಗನ್ನು (ನ್ದ) ಪನ್ನೆರಡುಮಂ ಇತಾಯಿರ್ಮ್ಮನಾಳೆ ಸಿರಿವುರಕೆ ಬಗೆಗ 
ಪೆರ್ಗ್ಸುವುಣ್ಣವತಾಗುತ್ತಿರೆ (ಎಇ. ೫೫೪1, ೬೨-೦೨ ; 906). 
(ಪೆರ್‌ ( ಎಪಿಂದ್ದು) + ಗಾವುಂಡ (ಆ ಗಾಮುಂಡ)] 
ಪೆರ್ಗಾಳಿ (ನಾ). ರಭಸವಾಗಿ ಬೀಸುವ ಗಾಳಿ ; ಬಿರುಗಾಳಿ : ಪೆರ್ಗಾಳಿಯ 
ಕೋಳೊಳ೪* (ಪೊಯ್ಲೊಳ್‌) ಕೆಡದಿರ್ದ ವಟವೃಕ್ಷಮಂ ಕಂಡು (ಶಾರ್ರಂತ್ರು. 
೨೬೫), ಸದ್ವಸ್ತುಸಂದೋಹಮಂ ನಿರುತಂ ತೀವ ಬರುತ್ತೆ ಭೈತ್ರಮಡೆಯೊಳ್‌ 
ಪೆರ್ಗಾಳಿಯಿಂ ಪುಟ್ಟಿದಾ ತೆರೆಯಿಂ ದುರ್ಧರಮಪ್ಪುದೊಂದು ಸುಟ್‌ಯೊಳ್ಬಿಟ್ಟು 
(ರರ್ಪ್ಷಶ. ೦೦-೮೨), ಕಾಳಿಂಗಮರ್ದನ ಖಳರಾಯನ ಮೇಲೆ ಎಂಳಿಯ ಬಂದ 
ನಿಷ್ಮರದಿ ಕೇಳ ಮಾಡುವುದೇನು ಗರುಡನ ಗಜ್‌ಯ ವೆರ್ಗಾಳಿಯೆಂ 
ದೀಶ್ವರ ನುಡಿದ (ಕೋಚಕ. ೩೬-೩೦)” (ವೆರ್‌ («ಎ ಹಿರಿದು) 4 ಗಾಳಿ] 
ಪೆರ್ಗಿಚ್ಚು (ನಾ). ದೊಡ್ಡ ಉರಿ: ದಳ್ಳುರಿ: ಮದನನ ಪೆರ್ಗಿಚ್ಚಿಂ 
ಮಗ್ಗಿದ ಪೊಣರ್ವಕ್ಕಿಗಳ ಹೃದಯನಸಂಕುಳದಿಂದುಣ್ಮಿದ ಕರ್ಬೊಗೆ 
ಯೆಂಬಿನೆಗಂ ಪುದಿದೆತ್ತಂ ಮರ್ಬಿನುರ್ಬು ಪರ್ಬಿತ್ತು (ಳಾರಂಉ: 090) ; 
ಮುಕುರಂ ಮಾಂಸವು ಮದ್ಯೆ ತುಂಬಿದ ಕೊಡ ವೆರ್ಗಿಚ್ಚ [ಕಾಕಾ ರ್ಚ] 
ನಾರ್‌ ಕಂಡೊಡಂ ಶಕುನಂ ಶೋಭನೆಕಂಸ್ತದಂ (ಕೋರೇಕು ೬೩) ; ಸಲೆ 
ಮುಕ್ಕುಳಿಸಿ ಮೊಗೆವ ಪೆರ್ಗಿಚ್ಚುಗಳ ವೆಂಕೆ ಮೇಲಿಕ್ಕಿದುದು (ಕೈಬಳಾ. 
0೩-೨೨); ವೆಂ" (ಎಪಿರಿದು) + ಕಚ್ಚು] 
ಪೆರ್ಗಿಡಿ, ಹೆಗ್ಗಿಡಿ (ನಾ). ಬೆಂಕಿಯ ದೊಡ್ಡ ಕಣ: ವಡಬಾಗ್ನಿಯಿ: 
ಸಿಡಿದ ಪೆರ್ಗಿಡಿಯಿದೋ . . . ಎನಲನ್ತಗಿರಿಮಸ್ತಕದೊಳಿನಬಿಂಬಮೆಸೆ 
ದಿರ್ದುದು (6ಂಪು- ೯-೨). ಹೆಗ್ಗಿಡಿ : ಕುಪಿತ ಯವಂನುಬ್ಬರದ ಕೋನವೊ 


ಪೆಗ್ಲಾ ೯ಗಾವನಾಸಿ 


, ರಾವ - ೩೬-೨೪ : 


( 
ರಾಜರೇ. 


ಅರಣ್ಕಾನೀ- 


(೧೦೪ 68. ೦೦೪); 


೫೮೧೫ 


ಪೆರ್ಗುರುಂಟಗೆ 


ಕಾಲರುದ್ರನೆ ಹಣೆಯ ಹೆಗ್ಗಿಡಿಯೋ (ಕುಲ್ಮಾಕ. 3-೩೦). 
[ಪೆರ್‌ ( ಎಪಿರಿದು,) + ಕಿಡಿ) 
ಪೆರ್ಗಿಡುಗ, ಹೆಗ್ಗಿಡುಗ (ನಾ). ದೊಡ್ಡ ಜಾತಿಯ ಡೇಗೆ : 


'ಕಾರಂಡಂ. 
ಕೆಂಗಣ್ಣಂ . , . ಹರಡೆ ಸುರಗಿಗಿಡಿ ಪೆರ್ಗಿಡುಗಂ (ಉರೆಣ- ೦೦೪೩4)- 
ಹೆಗ್ಗಿಡುಗ : " ದೊಡ್ಡಡೇಗೆ, ಹೆಗ್ಗಿಡುಗ (೧೦೯8೩1೦೦೫೩. ಇಂವ). 


[ವೆ೦* (ಎಖರಿದು,) + ಗಿಡುಗ (< ಗಿಡಿಗ)] 

ಪೆರ್ಗುಂಜಿ, ಹೆಗುಂಜಿ (ನಾ). ಒಂದು ಸ್ಮಳದ ಹೆಸರು; p ಸೊರಬ 
ತಾಲ್ಲೂಕಿನ ಈಗಿನ ಮಾವಳಿ: ಆ ಕಾಕರಾಸರುಮೆಬ್ದು ವೆರ್ಗುಇ್ಥಾಯ 
ಕೋಟೆಯಾನ್‌ ರೋಹಿಸಿ (ಎಳ: ೫111, ಸೂರರ. ೦೦-೪; ತು. 600)- 
ಹೆಗುಂಜಿ:: ಬಾಳ ಚತುಸೀಮೆಯ ವವರ . . . ಹೆಸುಂಜ್ಜಿಯ ಗಡಿಯ 
ದಲು ಬಡಗಲು ಪಡುವಲು ಕಿಂನಕಗಾವಂ[ಡನೆ] -ಬಂಳಿಂದಲು ಮೂಡಲು 
(8943. 17-11. 90೭-6 ; 1877); ಹೆರಿಯ ದೇವ[ಕ]ನಾಯಿಕಿತಿಯ 
ಮೊಂಮಗ ಹೆಗುಂಜಿಯಲಿ ಹುಟಿಕೊಂಡ ಹೊಲೆಯ ಬಳಿಯ (ಕ೩ಇ- 
೩6-00 ; 1494)- [?] 

ಪೆರ್ಗುಂಡು, ಹೆಗ್ಲಂಡು (ನಾ). * ವೆರ್ಗಲ್‌ ; ಎರಡು ವೆರ್ಗುಂಡು 
ಗಳು ತಮ್ಮೊಳಗಿರದೆ ತಾಗುವವೆಡೆವಿಡದೆ ವೆಂತರರ ದೆಸೆಯಿಂದೆ (ಕ್ಕ: 
೨೬-3೬) ; ಒಂದು ಪೆರ್ಗುಂಡನು ಕಟ್ಟಿ ಕೊರಳಲಿ . , . ನಿಂದಿರಲ್‌ 
(ಕೆಫ್ರು- ೬-೩). ಹೆಗ್ಗುಂಡು ಾ ಓದಂಅಿದರೆ ಪರ್ವತದ ಶಿಖರದ 
ಲುದುರಿದುವು ಹೆಗ್ಗುಂಡುಗಳು (೪ರ. 0೦-೪). 

[ಪೆರ್‌ (೮ ಏರಿದ್ದು) + ಗುಂಡು] 

ಪೆರ್ಗುಡಿ (ನಾ). ಅತಿಯಾಗಿ ಮದ್ಮಪಾನ ಮಾಡುವವನು: 
ಜೂಜಾಟಿಕೆ ಸೂಳಿಬಂಟಕೆ ರುಣದ ಸಂವಾಜ ವೆರ್ಗುಡಿಗಳ ಚರ್ಚೆ ರಾಜ 
ವೀಧಿಯೆೊೊಳಿಟ್‌ದಾಡುವ ಸಂದಣಿ ಮಾಜದು ನಿತ್ಮಕೃತ್ಯದಲಿ (ಕಊಜಕ- 
ತೀಟ. [ಣ ಇದು 'ಪೆರ್ಗುಡಿಹಿ' ಎಂಬುದರ ಸಂಕ್ಷಿಪ್ತರೂಪವಿರಬಹುದು) 

ಪೆರ್ಗುಡುಗು (ನಾ). ಭಾರಿಯಾದ ಮೇಘಧ್ವನಿ: ಕಾರ್ಮುಗಿಲ್‌ 
ಗಡಣದೆನಿಪ್ಪ ದಂತಿತತಿಯಗ್ರದ ಡಿಂಡಿಮನಾದದಂತೆ ವೆರ್ಗುಡುಗು 
ನಿದಾಘನಂ ತಗುಳಲೈದಿದ ನೀರದಕಾಲರಾಜನಾ (0೩6. €.-003)- 

[ಪೆ೦* (“೩ರಿದ್ದು) + ಗುಡುಗ್ಯು] 

ಪೆರ್ಗುಡುಗೋಲು (ನಾ). ದೊಡ್ಡ ಕುಡುಗೋಲು ; ಮಿಂಡಿವೆಂಗಳ 
ನಗಲಿದ ಚದುರರು ತಮ್ಮ ದಂಡಿಪ ಸ್ಮರಚಾಪವೆಂದು ಭಂಡಿ ವೆರ್ಗುಡು 
ಗೋಲುಗಳಿಂದಲಡೆಗಿಕ್ಕಿ ಖಂಡಿಸುವರು ಕಬ್ಬುಗಳನು (ಕೋಶಕ- ೨-೪೯): 

[ಪೆ೦್‌ («ಎ ಪರಿದು,) * ಕುಡುಗೋಲು (ಆ ಕುಡುಗೋಲ*)] 

ಹೆರ್ಗುತ್ತ (ನಾ). ೧. ದೊಡ್ಡ ಕಾಯಿಲೆ ; ಮಹಾರೋಗ : ಈ ಮಹಾ 
ಪುರುಷಂ ನಿಷ್ಕುರಮಷ್ಟೀ ಪೆರ್ಗುಶ್ತದ ನಿರೋಧಮಂ ಲ್ಲಿ ಮಜುಗ 
ದೆಂತಿರ್ದವನೋ (6ರ್ಕಾಠ್ಕು. ೪): ೨. ದೊಡ್ಡ ಅಪಾಯ; ದೊಡ್ಡ 

ಕೇಡಂ,-ವಿಪತ್ತು : ಸಣ್ಣಕುತ್ತಂ ಚಿಕ್ಕುದಾದ ಯತ್ನದಿಂ ಮಾಣಲಪ್ಪೈದು 
ಪರ್ಗುತ್ತಂ ಹಿರಿದುಂ ಯತ್ನಂಗೆಯ್ಕೆ ಪೋಕುಮೊ ಪೋಗದೊ (9ಿರಂರ- 
60-00): ಆಡಸಿದ ಪೊಸವಗೆ ಪೆರ್ಗುತ್ತಗಳನ್‌ ನುಡಿಯುಲ್ಕಾ ಅ?ಂ (9ರ, ಕ್ರ- 
ಓ-೦೩೬) - (ಪೆರ್‌ ( ಪಿರಿದ್ಕು) 4 ಉತ್ತ) 

ಪೆರ್ಗುರುಂಟಿಗೆ, ಹೆಗ್ಗುರಂಟಿಕೆ, ಹೆಗ್ಗುರಟಿಗೆ, ಹೆಗ್ಗುರುಟಗೆ, 
ಹೆಗ್ಗುರುಟಿಕೆ, ಹೆಗ್ಗು ರುಟಿಗೆ (ನಾ). ಒಂದು ಬಗೆಯ ಔಷಧೀಸಸ್ಮ ಕೆ 
ಅಜಶೈ 0ಗಿ: ಕಕ್ಕೆ ವಸಿದಲ(ಲೆ) ಪೆರ್ಗುರುಂಟಿಗೆ . . . ನುಗ್ಗೆ | ಯುವೆಲ್ಲವಿಂ 
ರಟ್‌ಯೊಂ ಕೊನುತ್ತಿರೆ ಪೂಸಲಿಂ ನಿಕ್ಕುವಂ ಷಿ ಫಣೀಂದ್ರಮುಖ 
ಪ್ರಚೆ:ಡವಿಷಂಗಳುಂ (£ಕುದ, ೫-೬೪). ಹೆಗ್ಗುರಂಟಿಕೆ : ಮಂಜನ ನಾರು, 
ಗೊಡ್ಡುಮಂಜಿ, ಹೆಗ್ಗುರಂಟಿಕೆ (ಕ್ಕೂ. ೬6-060). ಹೆಗ್ಗುರಟಿಗೆ: 
'ಗಂಟುಭಾರಂಗಿ, ದ್ರಾಕ್ಷಿ, ನೆಲಬೇವು, ಹೆಗ್ಗು ರಟಿಗೆ * ೬» ತೈಲಪಾಕ 


ಪೆರ್ಗುಳಿ ೫೮೧೬ ಪೆರ್ಗೆಆ್‌ 


ದಲ್ಲಿಳುಓಕೆಂಡು ಸೇವಿಸಲು ಶೀತಜ್ವರಂ ಶಮುನಮರ್ಕು೦ (ಸಳನ್ನಿ. ೬೨): ಹೆಗ್ಗೂರಿಡು : ಕೆಮ್ಮಿ ಹೆಗ್ಗೂರಿಟ್ಟು ಸುಯಿವುತೆ (ಶುರೇಶು- ೭-೩3): 
ಹೆಗ್ಗುರುಟಗೆ: “ತ್ರಿಪಣಿನೀ-ನದಿವಾಲ, ಹೊನ್ನೆ. ಹೆಗ್ಗುರುಟಗೆ, ಮುುತ್ತಗ. (ವೆರ್ಗೂರು4ಇಡು,] 
ಮಿರೆಲೆಯೊನ್ನೆ” (೬೩೦. ೬೪)- ಹೆಗ್ಗು ರುಟಿಕೆ : ಜಮ ರ. ದೇವೀ.. ಪೆರ್ಗೂರು, ಪೆಗ್ಗೂರು, ಹೆಗ್ಗೂರು ನಾ)- ಹೆಚ್ಚಾದ ದಮ್ಮು 
ಗೋಕರ್ಣೀ, ಪೀಲುವರ್ಣೀ_೧೦ ಹೆಗ್ಗು ರಂಟಿಕೆಯ ಹೆಸರುಗಳು” (ಚಃ ಉಬ್ಬಸ ; 'ಪೆರ್ಗೂರಿಡು' ಪರಾ: ಪೆಗ್ಗೂರು ; 'ಪೆಗ್ಗೂರಿಡು' 
0೩೦) - ಹೆಗ್ಗುರುಟಿಗೆ ; “ಮೂರ್ವೆ . . * ಗೋಕರ್ಣಿ, ಪೀಲುಪರ್ಕಿ-| , ಪರಾ. ಹೆಗ್ಗೂರು : 'ಹೆಗ್ಗೂರಿಡು' ಪರಾ. 
ಹೆಗ್ಗುರುಟಿಗೆ" (ಎತರಾ- $): ಹೆಗ್ಗುರುಟಿಗೆ, ಇದನ್ನು ಕೆಲವರು ಸವಣೀ [ಪೆರ್‌ (ಎ ಪರಿದು,)4 ಗೂರ್ಕು) 
ಗಡ್ಡೆ ಎಂಬರು (ಏಕಿ. ೩೬): ಅಂಬಟೆಬೇರು,ಕಟುಕರೋಡಿಣಿ, ಹೆಗ್ಗುರುಟಿಗೆ, ಪರ್ಗೂಳಿ (ನಾ)- ಮಾನಂ ಹಿಡಿಯುವ ದೊಡ್ಡ ಬಂಟ್ಟಿ ು ಕಿಟುಗೂಳಿ 
ಹುರುಗಿಲುಬೇರು, ಕಓಪಡವಲ ಸಹ ಕಷಾಯವಂ ಮಾದಿ ತೆಗೆದುಕೊಳ್ಳಲು ಪೆರ್ಗೂಳಿ . . . ಸೂಸುಗೂಳ್ಗಳೆಂಬಿನಂ ಕೊಂಡು . . . ಬಿನ್ನಣುಬಡೆದ 
ಶ್ಲೇಷ್ಮಜ್ವರ ನಾಶವಾಗುವುದು (ಸಳವ. 6೪)- ಬೇಡರೊಡ ಲೆ (ರಾಠಕೇ. ೫-೦೦೪ನ)- ' 
[ಪೆರ್‌ ( ಎ ಪಿರಿದ್ದು) 4+ ರುರುಂಟಿಗೈ ( ಆ ಕುರಂಟಿಗೆ) ] 10 [ಪೆರ್‌ (ಎ ಿರಿದ್ದು) 4 ಕೂಳಿ (ಕೂಳೆ,)] 
ಪೆರ್ಗುಳಿ 'ಪೆರ್ಗಲಟ” ನೋ. ಪೆರ್ಗೆಂಡ (ನಾ). ದಪ್ಪವಾದ ಕೆಂಡ,--ಇಂಗಳ : ಪೆರ್ಗೆಂಡಂಗಳಂ 
ಪೆರ್ಗುಟ್‌, ಹೆಗ್ಗುಅ (ನಾ). ೧. ಕೊಬ್ಬಿದ ಕುರಿ: ಆತನ ಬಲಿಗಟ್ಟಿ ಸೂಸುತುಂ ಗಣಕ್ಕಿ೦ದೋವದೆ ತೇಗಿಯುಂ (ಛರರನ್ಮು. ೬-೦೮೯): 
ಮನ್ಮಧಬಳಾರಿಗೆ ಪೆರ್ಗುಣ ವತುಡಿ ಪೊಯ್ದಪೆಂ (೧೬ರ: ೧೦-೦೬೩) - (ಪೆರ್‌ ಎ ಪರಿದಂ,) + ಕೆಂಡ) 
ಹೆಗ್ಗುಣ್‌ : ೨. (ಆಲಂ) ಅತ್ಯಂತ ತಿಳಿಗೇಡಿ: ಮಹಾಮೂರ್ಹ :| ಪೆರ್ಗೆಚ್ಚಲ್‌, ಹೆಗ್ಗೆಚ್ಚಲು (ನಾ). ದೊಡ್ಡ ಕೆಚ್ಚಲು: ತುಂಬಿದ 
ಹೆಜುಗಿಕ್ಕಿ ಹೆಗ್ಗುಣಸಿಯಾಗ ಬೇಡಾ (ಬಸಪ. ೨೦೦) - 19 ಕೆಚ್ಚಲು : ಒಬರಲಾಅದೆ ಪೆರ್ಗೆಚ್ಚಲ ಭರದಿಂದು ಪೆಜಿಗು ಕುಸಿಯೆ. . . . 
[ಪೆರ್‌ ( ಪಿರಿದ್ಕು) + ಬಜ್‌] ಬಂದುವಂದು ಪಯಗಳಿ್‌ ಪಲವುಂ (ಲಾವ 3-6೪) ; ಪೊಂಲಾರದೊಲಿ 
ಪೆರ್ಗುಣ್‌ಪ್ಪ, ಪೆರ್ಗುಜುಪು, ಹೆಗ್ಗುಟಿಹು (ನಾ). ೧. ಮುಖ್ಯವಾದ ದಾಡುಶಿರ್ಪ ಪೆರ್ಗೆಚ್ಚಲಿಂ ಚರಿಸುತಿಹ ಹೋಮಧೇನುಗಳಿಂದೆ . . . 
ಲಕ್ಷಣ ; ಪ್ರಧಾನವಾದ ಗುರುತು,-ಚಿಹ್ನೆ ; ಜನಪತಿಯಪ್ಪ ವೆರ್ಗು ಆಶ್ರಮವದೇನೊಪ್ಪಿತೊ (686. 60-೬). ಹೆಗ್ಗೆ ಚ್ಚಲು : ಪೀನೋದ್ಲೀ, 
ಜೌಪಿನಿಂದಿವು ಬಿ `ಡಿವು ನಾಡೆ ಯೂರ್ಗಳೆಂದನುಮಿಪರೆಲ್ಲರುಂತಜಯಬರದು ಪೀವರಸ್ತನೀ-ಈ ೨ ಹೆಸ್ಸಿಚ್ಚಲಾವು (ಹಂಿಯು- ೪8-00೬) : ಪೀವರಸ್ತನಿ 
(ಅಂತ್ರ. 00-00) . ಪೆರ್ಗುಜುಪು : ೨. ಅಧಿಕವಾದ ಕೀರ್ತಿ,-ಪ್ರಸಿದ್ಧಿ :|20 ಪೀವರೋಧ್ನಿಯೆನೆ ಹೆಗ್ಗೆ ಚ್ಚಲಾನದು (ಕುಂಗಣ. ೫೪-8): 
ಪೆರ್ಗುಲುಪಿ[ಣ ಣಂ. ಹೆಗ್ಗುಜುಹಿ]ನ ಬೇಡರಂ ತಠ:ದು ಸೀಳ್ದಿಅಂದಿಕ್ಕಿತು (ವೆರ್‌ ( ಆಪಿರಿದ್ಕು) ಕೆಚ್ಚಲ] 


ಸೊಕ್ಕಿದೆಕ್ಕಲಂ (ತ್ರಥ್ರಂ. ೨೬-೬೨; ಕರ್ಮ: 11, 6೫೩ ನೋ). ಹೆಗ್ಗುಟುಹು:| |ಪೆರ್ಗೆಡೆ :ಪೆರ್ಗಡೈ' ನೋ. 
೨. ಆಸ್ಕಾನದೊಳು ಸತಿಯರ ನಾಮ ಸಲ್ಲದಂತಸ್ಥೈದೊಳ್‌ ಪತಿ ಕೆ:ಳಲೇಕೆ ಪೆರ್ಗೆಡೆತನ "ವೆರ್ಗಡೆತನ' ನೋ. 
ಈ ಸ್ಮಿತಿಗನರ ಹೆಗ್ಗುುಹಿನವರನಟ್ಟಿ ಸ್ವಸ್ಥವೆಂದೆಣಿಸಿದರವರು (66ಕ. | |ಪೆರ್ಗಡೆತನಂಗೆಯ್‌ 'ಪೆರ್ಗಡೆತನಂಗೆಯ್‌' ನೋ. 


೪-೩೩) - [ವೆ೦್‌ ( ಎಪಿರಿದ್ದು,) * ಕುಜ್‌ವು] 8 | ಪೆರ್ಗೆಯ್ವಾಡಿ (ನು). ಒಂದು ಊರನ ಹೆಸರು: ಗಾವುಣ್ಣುಗಳೆ 
ಪೆರ್ಗುಜುಪು 'ಪೆರ್ಗುಜೌಪು: ನೋ. ಸೀಮೆದೋದ ಕ್ರಮ ತೊಳಂಚೆಯದ ವೆರ್ಗ್ಗೆಯ್ಯಾಡಿಯು . . . 
ಪೆರ್ಗುಆ, ಪೆರ್ಗುಳಿ, ಹೆಕ್ಕುಳಿ. ಹೆರ್ಕುಳಿ (ನಂ). ದೊಡ್ಡ ದಾವ ಹಳ್ಳ... ತೊಳಂಚೆಯದ ಸೀಮೆಯೊಳ್‌ ತಂಗಿ (ಎಳ, 211, ಠಂ8ರ. ೨೬೯-೯೦ ; 004)- 

ಗುಣಿ, -ತೆರಪು ; ಎಯ್ದೆ ಮುನ್ನೀರನಡುರ್ತು ಪೀರ್ದುಗುಟ್ವ ಪೆರ್ಗುಟಃ (ಪೆ೦* (ಎಪಿರಿದ್ದು) 3-ಕೆಯ್ಮ್‌-ಪಂಡ್ಮಿ) 

ಗಳ್‌ ದಿನಕೃದ್ಧಿ ಮಾನಮಾಕಾರವಂಡಂಗೆ ಪ್ರತ್ತಡರ್ದು ಮುಚ್ಚಿ ೪ ದುದೆಂಬನೆಗ: ಪೆರ್ಗೆಲಸ (ನಾ). ದೊಡ್ಡ ಕೆಲಸ ; ಮಹತ್ಕಾರ್ಯ : ಕಳಕಳಸಂಭ್ರನಂಂ 

ವಿಕೀರ್ಣಸೇನಾರಜಮುರ್ವಿ ಪರ್ವಿದುದು (ಕರ್ತಶ್ರ- ಬ). ಪೆರ್ಗುಳಿ:|30| ನೆಲಸಿ. . - ಸಮುಂತು ವಿವಾಹಗೇಹವಮಂಂಗಳ[ಕರ]ವಾದ ಪೆರ್ಗೆಲಸಮಜ್ಜು 
ಸಮೆದ ಪೆಗುಳಿಬೊಳ” ಕರಿಪೋತಕಂಗಳು ಕೆಡೆಪು (೧, 0-64): ಗವಂ ತಳೆದಿರ್ದೇದಾವಗಂ (ಕಳಕಂ. ೪3೩): (ಪೆರ್‌ (ಎ ಏರಿದ್ಯು) 1ಕೆಲಸ] 
ಹೆಕ್ಕುಳಿ : ಎತ್ತಾನುವಮಿವಶ ಮಜಕಿದೊಡೆ ಮೆಯ್ಕರಂ ಹುಳಿತು ಸತ್ತು ಪೆರ್ಗೆಸಜತ್‌, ಹೆಗ್ಗೆಸಯಿ (ನಾ). ಅತಿಶಯವಾದ ರಾಡಿ ; ಅಧಿಕವುದ 
ನರಕದ ಹೆಕ್ಕುಳಿ[ಉಾ ೫೦. ಹೆ:ರುಳಿ]ಯೊಳಾಳುತಿಹರಿದಕ್ಕೆ ಸಂದೇಹ ಬೇಡ ಕೆಸರು : ಪೆರ್ಗೆಸಠಣಗಿರ್ಪುದು ಬಟ್ಟೆ ಪೋದವಿದಆಕೊಳ” ಪೆರ್ಬಂದಿಗಳ 

(4ಕ್ಕು9ೌ. 8-೩0). ಹೆರ್ಕುಳಿ : ಇಳಿದು ನರೇಭೂವಿಯ ಹೆರ್ಕುಳಿಯೊಳ್‌ (ಗಾರಂಕೂ: 086) ; ಅಂಭೋಧಿಯು ಪರಿದಂ ಪೆರ್ಗ್ಗೆಸಅಳಗಿ ಶತೃ 

ಮುಳುಗಿ ನೆಗೆದು ಜಿ:ವಿಸುತಿಹರ” (ಇಯಳಾ. ೧೦-೦೩). 86 ಮಂ ಸೆಣ್ಣುಡಿ. ವೈರಿಶ್ರೀಯಂ ಪರಿತಂದೀವುದು (ಎಕ. ೩1, ರವಣ. 

[ವೆಂ (ಐ ಪಿಂದ್ಮು) +ಕುಬ್ಬಾ) 8೪-೩5; 1260) ಹೆಗ್ಗೆ ಸಜು : ದೇವವಯಿ:ರಿಯ ಸೆಣಸಿ ಸಮರದಿ 
ಪೆರ್ಗೂಪ (ನಾ). ಆಳವಾದ ಭಾವಿ ; ದೊಡ್ಡದಾದ ಕೂಪ :: ಲಿಂಗದಿ ದಾವಸಿಖಿವರಿಎರಿದು ರಿಪುಗಳ ಹೇವಗೆಡಿಸಿದ ರಣಾಂಕಣನ ಹೆಗ್ಗೆಸಜು 
ನೃಪಗೆ ಸಾಕ್ಷಿಯ ಕೊಟ್ಟ ತನ್ನಿಷ್ಟಲಿಂಗದಿಂ ವೆರ್ಗೂಪವಗುಳಿಸಿದ (ಕಳನ. | |, ಮಂಯವೆನಿಸಿ (ಕೂಂಕಾ- 9-೩3). (ಪೆರ್‌ (ಎ೬ರಿದ್ದು) + ಕೆಸಜು?] 

9-9-3). [ಪೆರ್‌ "(.ಿರಿದ್ಯು) + ಕೂಪ್ಯ) ಪೆರ್ಗೆಅ8, ಹೆಗ್ಗೆರೆ, ಹೆಗ್ಗಿಲ್‌, ಹೆರ್ಗೆಅಕಿ (ನಂ). ದೊಡ್ಡ ಕೆರೆ... 
ಪೆರ್ಗೂರಿಕ್ಕು (ಕ್ರಿ). = ಪೆರ್ಗೂರಿಡು : ವೆಂ. ಹೆ)ರ್ಗೂರಿಕ್ಕಿ| 40 ತಟಾಕ: ಪೆರ್ಗೆಅಕಿಯಾ ಕೆಟಗೆ ಅಣುಗಣ್ಣು ಗಂ (ಎ೪: 31, ಶಾಗಶುಂ. 

ನುಡಿವ ನಾಲಿಗೆ ಬೀಳೆ (ಬಂಕೋರ. ಹ. 20೬-03)- [ವೆರ್ಗೂರು, ಇಕ್ಕು) 63-6; 776); ಪೆರ್ಗೆಜ್‌ಗಳ ಚಿಲ್ವಿಂ. . - ಒಪ್ಪುವುದು ರೌರವವುರಂ 
ಪೆರ್ಗೂರಿಡು, ಪೆಗ್ಗೂ ರಿಡು, ಹೆಗ್ಗೂರಿಡು (ಕ್ರಿ)- ಅತಿಯಾದ ಉಬ್ಬಸ (ರಶ್ತಾಕ್ಕು. 9-ಒ); ಪೆರ್ಗೆಅಕಿಗಳೆಂಬ ವಿನಿಶ್ಚಲಲೋಚನಂಗಳಿಂ ಭೂರಮೆ 

ದಿಂದ ಕೂಡಿರು ; ದಮ್ಮ ಹೆಚ್ಚಾಗು: ಪೆರ್ಗೂಂಡುತ್ತೆ ಯ ದೇಶಸಂಪದಮನೀಕ್ಷಸಿ (ಬರತ. ೪-೦೬). ಹೆಗ್ಗೆರೆ : ಒಂದು ಅಡವಿಯಲ್ಲಿ 
ಬಂದಿರ್ದವರಂಜಲ* ಶ್ವಾ ಸಮೇ ಳಿಯುತುವಿರೆ (ys. 90). ತಿಳಿನೀರನೆಂಬ ಹೆಗ್ಗೆರೆಯಿತ್ತು (ಗತ, ೩) ಹೆಗ್ಗೆಆಕ : ಆ ಊರ 


ರಿಡು : ಕಾಲನವರನುವಾಗೆ ಬಾಯೊಳ್ಗುರಿಯೆ ಲೋಳೆ ಮೊಗವೊ| 46| ತೆಂಕಣ ಹೆಗ್ಗೇಣ?ದು ಕೀಳೇರಿಯಲು ಗದ್ದೆ ತಖಣ್ಣುಗ ಐದಕ್ಕೆ ಗುಳಿ ೫೦೦ 
ಳ್ಸುಡಿಸಿ ಗರಂ ಪಣಾಕಾಂ. ಹೆ]ಗ್ಲೂರಿಡುತ್ತಮಿರೆ (ಶಿ:ರೋರ. ಹ. ೫8೦೬-೨೭). (ಎಳ. Iv (2), mom 2-3; ತು. 116); ಮತ್ತಿಹಳ್ಳಿಯ 


ಪೆರ್ಗೇಡು ೫೮೧೭ ಪೆರ್ಚಿಸು 


ಹೆಗ್ಗೆಆಯ ಬಡಗಣ ಕೋಡಿಯ ಸಂಕಿನ ಯೇರಿಯ ಕೆಳಗೆ (aa ಸಸ. 
೨೨ಳ-೩೭; 1207). ಹೆರ್ಣೇಕ್‌; ಕಣಂಬುರಿಗೆಯಾಳೂರಿಂ ಪಡುವಣ 
ಹೆರ್ಗೆಅಕಿಯಿಂ ವಡುವಲ್‌ ಕೆಯ್ಮತ್ತರ* ಹನ್ನೆರಡು (ಎಇ. 2213, 
ತಿಂ-೪೩; 1304). [ಪೆರ್‌ ( «ಎ ಏರಿದು) + ಕೆಣಕಿ] 
ಪೆರ್ಗೇಡು (ನಾ). ಭಾರಿಯಾದ ಕೆಡುಕು. -ಅಪಾಯ; ಮಹಾ 
ಎಪತ್ತು: ಈ ನಿನ್ನ ಪೆರ್ಗೇಡ  ನೋಡುತ್ತುಮಾನುಂ ಮುನ್ನಮಿದೆ 
ಆರಯ್ಕೆ ಆರೆಯ್ದೆಂ (೨ರಶ್ರ. ೨೪-೬೨೦). [ವೆರ್‌ (« ಪಿರಿದ್ದು) + ಕೇಡು) 
ಪೆರ್ಗೊಂಬು, ಹೆಗ್ಗೊಂಬು (ನಾ). ೧. ದೊಡ್ಡದಾದ ಶಾಖೆ,- 
ಟೊಂಗೆ : ₹ರಿಯ ಭೂಮಿಯೊಡಗೂಡಿ ಮೊದಲಿಂದಂ ಪಣಿಯಿಂದಂ 
ಪೆರ್ಗೊಂಬಂುಗಳಿಂದಂ [ಕಿಚುಗೊಂಬುಗಳಿಂದಂ) ಆಲದ ಮರನೆಂತೊಪ್ಪುಗುಂ 
(ಕರ್ಮಾಕ್ಕು. ೦೩-3); ₹ರಿ ವಾದ ವೆರ್ಗೊಂಬಿನಿಲುಂಬಿನೊಳೊಜಕಿತುಗುವ 
ಪಾಲ ಪಗಿನದೆ೧ಳ ಮಿಗೆ ನೆಗೆನ ಗಗನಚರಿಯ ನಿಡುಜಡೆ ತೊಡಂಕಿ 
(069. ೩-8೩೫ ರ): ಪೊಯ್ಲ್ಲ ಬಲ್ಜಿಂ ಮುರಿದ ಮರದ ಪೆರ್ಗೊಂಬಿನೊಳ್‌ 
ಕೊಂಬದೆೊಂದಂಟಿರೆ (ಕಾಕುಂತ, ೦೭-೩೩) ವಿ. ಕಹಳೆಯಾಕಾರದ 
ಒಂದು ಬಗೆಯ ದೊಡ್ಡ ವಾದ ನ ಬುರುಗಿನ ಪೆರ್ಗೊಂಬಿನ ಕಾಳೆ 
ಜುಗಟೆ ... ದಮಾನಗಳಬ್ಬರವೆಸೆದುದು (ಕಂಠ. ೯-೬೦), ಹೆಗ್ಗೊಂಬು : 
೧. “ ಸ್ಕಂಧಶಾಖಾ, ಶಾಲುಃ _, ಈ ೨ ಮರದ ಹೆಗ್ಗೊಂಬು” (ಹಳಯ. 
೩೦-೨6); ಮರದ ಹೆಗ್ಗೊಂಬುಗಳಲಿಟ್ಟನು (ಕುರ್ಯಾಂ: ೬-೨೨): ದಧಿ 
ವಂಂಖನೊಂದು ಹೆಗ್ಗೊಂಬುಳ್ಳೆ ಹೆಮ್ಮ ರನ ಹಿಡಿದು ಕೆಡಹುತ ಹರಿದು 
ಬಂದನು (೪998ರ. ೩೨-೩೬): ಖಳನಿಕುರುಂಬವನು ಬಲುಹೆಮ್ಮರನ 
ಹೆಗ್ಗೊಂಬುಗಳಲೇ ಹೊಯ್ತು ಹೆೊಳವಂಡಿಸಿದನುಸುರುಗಳ (ತಾ. 
೫-9-೨೨). [ಪೆರ್‌ (ಆ ಪಿರಿದ್ದು) -- ಕೊಂಬು] 
ಪೆರ್ಗೊಡಲಿ (ನಾ). ದೊಡ್ಡದಾದ ಪರಶು : ಸಂಜಯಂತವಮಂನೀಶ್ವರಂ 
ಕ್ಷಮೆಯೆಂಬ ಪೆರ್ಗೊಡಲಿಯಿಂ ದುರಿತಾಟವಿಯಂ ತಣಿದು (ರರ್ಟಾನು,. 
$- 00೮) : ಮೊಳೆಯೊಳೆ ತೋಡಿ [ಸೀಂಟಿ] ₹ಳಿಯಲಿ ಬಗೆದಪ್ಪುದು 
ಮಾಡದಾಗಳುಮ್ಮಾಳಿಸಿ ಬಟಕಿಕ್ಕ ವೆರ್ಗೊಡಲಿಗೊಳ್ಳವೊಲಕ್ಕುವುದೊಳ್ಳಿ 
ತಕ್ಕುದೆ (ತೂಳ್ತಿತು. ೦೬-೦೪): [ಪೆರ್‌ («ಎ ಪರಿದ್ದು) 4 ಕೊಡಲಿ] 
ಪೆರ್ಗೊಣ್ಣಿಂದ (ನಾ). ಒಂದು ಸ್ಥಳದ ಹೆಸರಂ (?) ; ಪೆರ್ಗೊಣ್ಣಿನ್ನ 
ತಟಾಕ ಪೂರ್ವಭಾಗ (ಎಳ. ೪೩ (2), ಮಂಡ್ಯ ೬೩-೫೪ ; 735). 
[ಪೆರ್‌ («ಎ ಏರಿದು,) + ಕೊಣ್ಣಿಂದ] 
ಪೆರ್ಗೊತ್ತಳ (ನಾ). ದೊಡ್ಡ ಬುರುಜು : ಪರಿಖಾದಿಗಳಂ ಸಾಂಗಮೆನ್ನೆ 
ರಚಿಸಿಯಂಂ ವೆರ್ಣೊತ್ತಳ . ಪಿರಿಯ ಪರು೨ಗಿಗಳನವಂರ್ಚಿಯೂಂ 
(ರೈ ತು. ೦೨-೦೦ ಠ)- [ಪೆರ್‌ (ಎ. ಪಿರಿದು, ) 1 ಕೊತ್ತಳ್ಳ] 
ಪೆರ್ಗೊಕ್ತು (ಕ್ರಿ). ಹೆಚ್ಚಾಗಿ ತಳ್ಳು; ಅಧಿಕವಾಗಿ ನೂಕು (?): 
ಮೊಲೆಯಿಂದಂಬಿರಿವಿಟ್ಟು ಪಾಲುಗುತಂದೋರಂತಿರ್ದೊಡಂ ತಮ್ಮ ಕೆಚ್ಚಲ 
ನಂದೊಯ್ಕ್ಯುನೆ ಕುಂದದುರ್ವಿ ಕೆಲನಂ ವೆರ್ಗೊತ್ತೆಯುಂ . . . ಎಭ್ರಾಜಿ 
ಸುತಿರ್ಪುವಾ ವಿಷಯದೊಳ್‌ ಸುನಂದದಿಂ ಭೇನುಗಳ್‌ (ಕಾಂತೀಕೃ. ೦-63); 
ಮನದೊಳ್‌ ಪುಟ್ಟಿದ ಸಮ್ಮದಂ ಪುದಿದು ಪೆರ್ಗೊತ್ತಲೈ ತಾನುರ್ದಿದತ್ತೆನೆ 
ಮೆಯ್ಕ್ವೆರ್ಚೆ . . - ಸುತನಂ ನೋಡುತ್ತುಮಿರ್ದಂ ನೃಪಂ (ಕುಸುರೂ. 
೦8-036)- [?) 
ಪೆರ್ಗೊನೆ (ನಾ). (ಹಣ್ಣು. ಹೂವು ಮುಂತಾದುವುಗಳ) ದೊಡ್ಡ 
ಗೊಂಚಲು ; ತುಂಬಿದ ಗೊಲೆ : ಸುಲಭದಾನಿಯ ಪವೋಲ್ವು 
ಪೆರ್ಗೊನೆಯೊಳು ಕಾತ ಹಲಸಿನ ಮರಗಳೊಪ್ಪದುವು (ರೋಡತ. $0): 
ಕಕ್ಕಿ ಆ್‌ದ ಪೆರ್ಗೊನೆಗಳಿಂದೆ. ಎಸೆವ ಚೆಂದೆಂಗಾಯ್ಗ್ಲೆಳೊಂದೊಂದನೊಡೆ 
ಯೊತ್ತಲೊಸರಿ ಸೋರ್ವೆಳನೀರ್ಗಳರ್ಫ ಂಗಳಾಗೆ (ಕೈವಶ. ೩-೨೭) 
[ಪೆರ್‌ ( ಎಪರಿದು, ) 4 ಗೊನ್ಮೆ ( ಎ ಗೊಲ್ಕೆ )) 


ಪೆರ್ಗೊರವ, ಹೆಗ್ಗೊರವ (ನಾ). ೧. ಉತ್ತಮ ಸಂನ್ಮಾಸಿ ; ಹಿರಿಯ 
ತಪಸ್ವಿ: ಕೇಳೋಯ್ಬಿನ್ಮಟವಪ್ರಶೈಲಮಡಅಕ್ಕೀನಮ್ಮಾ ಕಳನ್ನೂರನಂ 
ಬಾಲೇ ಪೆರ್ಗ್ಗೊರವಂ ಸಮಾಧಿ ನೆಅಕದೊನ್‌ ನೋನ್ನೆಯ್ದಿ ದೋರ್ಸ್ಸಿದ್ದಿ 
ಯಾನ್‌ (ಇಳ: 11. ೨೨-೪; ಸು. 700. ಹೆಗ್ಗೊರವ : ೨. ಈಶ್ವರ: 
5 ಶಿವ; ಧಿಟ್ಟನೈ ಹೆಗ್ಗೊರವ . . . ಅಬಲಂಜನಾಣ್ಮಮ £ ನ 3 ನಂಗನನು 
ಬಳಿಕ ಸುಟ್ಟನು (oon. ೨೯-೪೦). [ವೆರ್‌ ( ೭ ಿರಿದ್ದು) + ಗೊರವ] 
ಪೆರ್ಗೊಲ್ಲಿ, ಪೆಗ್ಗೊಲ್ಲಿ (ನಾ). ದೊಡ್ಡ ಪ್ರವಾಹ, -ಹಳ್ಳ ; ತೆಂಕಯ್ಯ 
ರ್ಗ್ಗೊಶ್ತಿಗೂಡಲ ವಳ್ಳಮೇ ಪಡುವಾಯ್‌ ವೆರ್ಗ್ಗೊಲ್ಲಿಯೆ . . . ಸೀಮೆ 
(ಎಳ... Iv, ಕೆಗ್ಗಡ" ೪-೨೬; ಸು. 750) ಃ ಪೆರ್ಗ್ಗೊಲ್ಲಿಯುಳ್ಳೂಡಿತ್ತು 
20| ಪೆಟಕ್ಕೋಗೆಯೆ ಮೊದಲುಳ್‌ ಬಡಗಾಯ್ಬೆರ್ಗ್ಗೊಲ್ಲಿಯೆ ಸನ್ನು ಕಾವೇರಿ 
ಯುಳ್‌ ಕೂಡಿತ್ತು ಸೀಮೆ (ಎಳ 1೪, ಎಡಕೊ. ೬೭-೭೬ ; ಸು. 890)- 
ಪೆಗ್ಗೊಲ್ಲಿ :ಪೆಗ್ಗೊಲ್ಲಿಯ ನೀರ್ವ್ವಗಿಲು ಬಡಗಣದೆಸೆಯೊಳ್‌ (ಮೈ 60- 
0930, ೦೦-೧8೪ ; 967). [ಪೆರ್‌ (< ಏರಿದ್ದು) + ಕೊಲ್ಲಿ] 
ಪೆರ್ಗೊಸರ್ಕೆ (ನಾ). ಅತ್ಯಧಿಕವಾದ ಮೋಹ : ಘನಕುಚಮಧ್ಯತಾಡನೆಗೆ 
16 ವಖಂದಲೆಯೊಳ್‌ ಸಮನಾಗೆ ಲಲ್ಲೆಯಿಂದಿನಿಯನ ಪೆರ್ಗೊಸರ್ಕೆ ಸರಿಯಾಗೆ 
ಪತಿಕ್ವ ಮನಾಳ ಚಾಟುನಿಸ್ವನಮೆರ್ದೆಗೊಳ್ವ ಚುಂಬನಕೆ ಬೆಂಬಟ್‌ಯಾಂದಿ 
ದಿರ್ತಷಪ್ಟ ತನ್ನ ಚುುಬನ(ಮೆ]ಣೆಯಾಗೆ ಕಾಂತೆ ಪುರುಷಾಯಿತದೆೊಳ್‌ 
ಕರಮೊಪ್ಪಿ ತೋಟಿದಳ್‌ (ಸೂಕ್ತಿಸು. 09-9೬). 
[ ಪೆರ್‌ (ಆ ಪಿರಿದ್ಕು) + ಕೊಸಣುಳ್ಳ (ನ ಕೊಸಲ್ಮು) + - ಕೆ) 
20| ಪರೊಅಡು (ನಾ.) ದೊಡ್ಡ ಮರದ ತುಂಡ್ಕು-ಕಟ್ಟಿ ಕೈಗೆ: ಆತನ 
ಕೈಗಳಂ ಕಟ್ಟಿಸಿ ತಳಪಳನೆ ಕುದಿವೆಣ್ಣೆಗೊಪ್ಪರಿಗೆ ಉಮ್ಯ್ವುಲ್ಲಿಗೆಳತರಿಸಿ 
ಮತ್ತೆ ಪೊತ್ತುವೊಲುರಿವ ಪೆರ್ಗೊಟಡಂಗಳನಿಡಿಸಿ (ಕೈಂಥ- 00-80) - 
[ಪೆರ್‌ (-ಲಪಿರಿದ್ಕು) 3. ಕೊಂಡು (ಎಕೊಜಂಡು) ] 
ಪೆರ್ಗೊೋಣಿ, ಪೆಗ್ಗೋಳಿ (ನಾ). ಗೋಣಿಯ ಮರದಲ್ಲಿ ಒಂದು ಬಗೆ; 
೩6 ದೊಡ್ಡ ಗೋಣಿ : ಗೋಣಿಗೆ_ಕಿಣುಗೋಣಿ,  ಗೋಣಿಕಾಪುತ್ರ. 
ಪೆರ್ಗೋಣಿ (ಕನುದ. ೨೯೮ ಕ್ರಯೋ). ಹೆಗ್ಗೋಳಿ: ಹಾಲೆಯರನೇಟಲು 
ಕಡವ ವೆಗ್ಗೋಳಿ ೬... ಹಾದರಿಯ ಮರ ಮೊದಲಾದವರ್ವಿಹವು 
(ಕಾಳ್ಕರಾ ೩-೩). " [ಪೆರ್‌ (ಎಪಿರಿದ್ದು) + ಗೋಣಿ (ಆ ಗೋಳಿ) ] 
ಪೆರ್ಚಾಳ್‌, ಹೆಚ್ಚಾಳು (ನು). ಹಿರಿಮೆಯುಳ್ಳವನು ; ಶ್ರೇಷ್ಠನಾದ 
80 ವನು: ಕೋಪಪ್ರಸ:ದಮುಳ್ಳವರೆ ದೈವವೆ:ಂಬೊಡೆ ಮನ್ನೆಯರು 
ವಂರಸರಂಂ ತಳಾಅರುಂ ದಂಡಂಧಿವರುಂ ಪರ್ಚಾಳ್ಗಳುಂ ದೈವಮುಪ್ಪರ್‌ 
(ಕರ್ಕೂಮ್ಮ”  -9-006).- ಹೆಚ್ಚಾಳು: “ ಮಹೋತ್ಸಾಹಃ, ಮಹೋ 
ದ್ಯೋಗಃ, ಮಹೇಚ್ಛಃ, ಮಹಾಮನಾ।--ಈ ೪ ಪೆಚ್ಬಾಳು” (ಹಡು: 
86-300) : ನಿನಗೆ ಮಣಿವವನಲ್ಲ ರಾಧಾತನಯನವ ಹೆಚಿ್ವಳು ಕಡ್ಡಿಯ 
86 ಮೊನೆಗೆ ಕೊಂಬನೆ ನಿನ್ನನು (ಕುವ್ಮಳ. 0೬-0೬). [ ಪೆರ್ಚು + ಆಳ್‌] 
ಪರ್ಚಿಸು, ಪೆಚ್ಚಿಸು, ವೆಟ್ಸ್‌ಸು. ಹೆಚ್ಚಿಸು (ಕ್ರಿ). ೧. ವೃದ್ಧಿಪಡಿ"ಂ : 
ಅಧಿಕಗೊಳಿಸು; “ವೆರ್ಚಿಸು-ವರ್ಧನೇ” (660) : ಬಂಧುಜನಕ್ಕೆ ಮುಗ್ಧ 
ಮಂಖಚಂದ್ರಾಲೋಕಮಾಲೋಕನೋತ್ಸವಮಂ ವೆರ್ಚೆ[ಕಾಕಾಂ. ಜ್ವೆ]ಸೆ 
ಬಾಲನಿಂತೊದವಿದಂ ಸಂಸಾರಸಾರೋದಯ೦ (60). ೬-೦೨೪); ತದೀಯ 
40| ಸರ್ಬಸ್ವಮಂ ನಿಜೇಶಂಗೆ ತಂದುಕೊಟ್ಟು ಪತಿಪ್ರನಾದವುಂ ಶನ್ನೊಳಮದಿನಂ 
ಪೆರ್ಚಿಸುತತ್ತಿಂ(ಕಾಂರೇಕ್‌. ೩-33 ಪ; '1047): ಚೇತಃ ಪ್ರೀತಿಯಂ ಪೆರ್ಚಿಸುವುದು 
ಪವನಸ್ವೈರಚಾರಂ ಸಮಾರಂ (ಕುಂ. ೨-೪0} ನಿ. ಹಬ್ಬಿ ಸಂ; ಹಬ್ಬುವಂತೆ 
ವಾಡು : ವಿಷಯವಿಷವಲ್ಲಿಯಂ ಪೆರ್ಚಿಸುವ ಜಳಧಾರೆ (೪0ರಂಫೂ- 88೩). 
೩. ಉಕ್ಕುವಂತೆ ಮಾಡು; ಹೊರಹೊಮ್ಮಿಸು : ತೊಳಪ ದಯಾಂ 
45 ಭೋವಿಧಿಯಂ ಪೆರ್ಚಿಸಿಯಳವಿಗಳಿದ ಸತ್ತಥದೊಳ್ಳರಿಯಿಸುವಲಘುಗುಣ 
ಪ್ರಾಭೇಂದುಪದಂ ನಮ್ಮಂ ಪರಿರಕ್ಷಿಸುಗೆ (ಇಚ. ೧೯೪); ಬಾಣನ ಮಹ 


ಪೆರ್ಚು, 


ದಾಸ್ಥಾನದುಗ್ಥಾಬ್ಲಿಯ `ಕೇಣವಿಲ್ಲದೆ . ಪೆರ್ಚಿಸುವ ಏಣಾಂಕ ತಾನೆಂಬಂತೆ 
ಮಂಶ್ರೀಶನೊಬ್ಬದನು (ಕೋಹಶ- ೨೦-೩೨). ೪. ವಿಸ್ತಾರ 
ಗೊಳಿಸು : ಮನೆಯಂ, ಪೆರ್ಚಿಸುವೊಡೆ ಮುನ್ನಿನ ವನಾಟಕ್ಕಿಯೊಳಯ್ದೆ 
ವಾೂಡಲುಂ ಭಡಗಲ್‌ವೊತ್ತಿ ನಿಮಿರ್ಚುಗುಟಿದ ದಬೆಸೆಗಳೊಳಿನಿತಂ ಪೆರ್ಚಿಸ 
ಲೆವೇಡ (ಊಳೋಶ. ೩-೦೩). ೫. (ಆಲಂ) ಕತ್ತರಿಸು: ಕಡಿ; 
ಕೊಯ್ಯು : ಆಗಳಾ ಮದಗಜಾಂಕುಶದಿಂದೆ ಪೆರ್ಚಿಸಿ ನಾಭಿಯ: 
(ಕಂಶಥಾ. ೦-೪) ; ಕ್ಷೀರಿದ್ಯಾಮೃತವುನ್ನಾಭಿಯೊಳ್ತಳಿದು ಘಾತಿಕ್ಷಯಮ 
ಕೈಂದು ಪರಸೆ ನಾಭಿನಾಳಮಂ ಪೆರ್ಚಿಸುವುದು (ಕಾಂತು. 388); ಪೊಕ್ಕುಟ 
ಕುಡಿಯಂ ಪರ್ಚಿಸಲಿಕ್ಕಿದ ಮಣಿಕನಕಪುಂಜಮೆಸೆದಿರೆ (9ನಂಪು. ೦೨- 6೨). 
'ಪಚ್ಚಿಸಂ,` ಪರಾ. ಓ. ಬೀಗುವಂತೆ ಮಾಡು; ಸಂ: ಅವರನೆ 
ಪೊರೆಎರ್‌ ಪೆರ್ಚಿಪರವರನೆ , . . ನೋಡುವರ್ಗಳೆ ನುಟರ್‌ (ಉದಂಕ. 
5೭೨): ಸಂತಸದೆ ವೆರ್ಚಿವುದೆಂದಮರ್ದವಪ್ಪಿನೊಳ್‌ ಕರಂ ಕರಗಿಪುದೆನ್ನನೆಂ 
ದೊಸೆಮ ನೀಂ ಕೃವೆಯಿಂದೆಲೆ ಹಂಪೆಯಾಳ್ಹನೇ (ರಂಠಾರ. ಇ); ನೀನೆಣಿಕೆ 
ಗೊಂಡೆನ್ನ ಪೆರ್ಚಿಸಿ ಬಯುಲಿಗೀಗ ಮುನನಿದಣಕದಿಂ ದಿಟ್ಟಿ ತಬ್ಬಸಿದೊಡೆ 
(330ರ. 00-೨೪). ಮ. [ಗಣಿತ] ಗುಣಾಕಾರ ಮಾಡು; ಗಣಣಿಸು : 
“ಪೆರ್ಚಿಸು ನೂಂಕು . . . ಗುಣಿಸು. . ಬೆಳಸೆಂದು ಇಂತಿನಿತುಂ ಗುಣಿ 
ಸೋದಕ್ಕೆ ಹೆಸರು” (ಕ್ಮಕಹಃ. ೦೦-6); ಕ್ರಮದಿಂದ ಗ್ರಹರಾಶಿಭಾಗ 
ಕಲೆಯಂ ನೂಅಿಂಟಆಂ ಪೆರ್ಚಿಸು (ಶಾಕ. «-0)- ಪೆಚ್ಚಿಸು: ೧. 
ಚತಂರೋಪಾಯಮುಸೊದವಿಸಿ ನಿಜಾಧಿಪತಿ ಯಾದವನಾರಾಯಣನ ರಾಮ 
ರಾಜ್ಯಶ್ರೀಯಂ ವೆಚ್ಚಿಸುವಜ[0)ಗೆ ನಲ್ಲಂ ಮಲಂ (39233. XX. ೨೦೨-೦೬: 
3244) ಪೆಟ್ಟ್‌ಸು ; ೧. ವು ತೋಣ್ಟ್ಬದ ನೆಲನುಮಾದಿತ್ಯ ಭಟರರ 
ಸ್ಮಾನವುವ ರಕ್ಷಿಸಲ್ಪೆಟ್ಟಾಸಲಿವರೆ ಸಮರ್ತ್ಮರೆನ್ನು ಗೋಕರ್ಣ್ಣಪಣ್ಣಿತ ಭಟ 
ರರ್ಗ್ಗೆ . . . ಕೊಟ್ಟರು (ಕೂ: 1, ೧೩-೦೩; 866); ತನ್ಹೆ ನಡಯಿಸಿದ ಬಳಕನ್ಹಿಂ 
ದುವರ ಬಡ್ಡಿಗೊಟ್ಟು ಪೆಚ್ಚಾಸಿ ಪೊನ್ನಂ ಮನ್ನರಗಿರಿಧೈರ್ಯ್ಯೃು ಸಾನನ್ಹದೆ 
ಶ್ರೀಸಾನ್ತಿ ಸೆಟ್ಟಿ ಹರಿರಕ್ಷಿಸಿದಂ (3993. ೫೫, 88-83; 1089). ಹೆಚ್ಚಿಸು: 
೧. ಆಸನ-ಶತ್ರು,ವನಾಕ್ರಮಿಸಲು ಸಮರ್ಥನಲ್ಲ ಎಂದು ದೇಶ ಕಾಲಾದಿಗಳಂ 
ಹಾರುತೆ ದುರ್ಗಾದಿಗಳಂ ಹೆಚ್ಚಿ ಸುವ ವಿಜಿಗೀಹುವಿನ ಸ್ಮಿಶಿಯು (ಕಾತರಾ, 4): 
ಕೊಳುಗುಳದ ಹೆಬ್ಬೆಳಸು ಹೆಚ್ಚಿಸಿತಂತಕನ ಪುಶವ ಹೋ, ಜಃ 
೬. ಮಕ್ಕಳನ್ನು ಪ್ರೀತಿಯಿಂದ ಸಾ£ಬೇಕೇ ಹೊರತು, ಅವರನ್ನು ಹೆಚ್ಚಿಸಿ 
ಹಾಳು ಮಾಡಬಾರದು (ಊಂ). ೭. *ಗುಣಿತಂ. ಆಹತಂ --೨ ಗುಣಿಸ 
ಲೃಟ್ಟದ್ದು, ಹೆಚ್ಚಿಸಲ್ಪಟ್ಟದ್ದು, ಹೊಡೆಯಲ್ಪಟ್ಟದ್ದು” (ಸರ್ಮಾಂತಿ- ೩೪4): 
೮. (ಆಲಂ) (ಶಂಭವೆಂದು ಗಣಿಸುವ ದೀಪವನ್ನು ಕುರಿತು ಹೇಳು 
ವಾಗ) ಆರಿಸು,- ನಂದಿಸು ; ಕಡೆ ಹಗಲ ಕೂಳುಂಡ ಮೇಗೆ, ಹಣತೆ 

ಹೆಚ್ಚಿಸೆ ಕಣ್ಣು ತೂಗೆ ಮುಚ್ಚುವುದೆ ವಾನೆಚ್ಚಿಯಾ (೧೪89. ೩೦-೨೩). 
ಪರ್ಟಸಿಕೊಳ್ಳು ಇ ವೃದ್ಧಿಯನ್ನುಂಟು ಮಾಡಿಕೊಳ್ಳು ; ವಿಧಿಪೂರ್ವ 
ಸಾಧಿತ ಮಹಾಮಂತ್ರವ್ರಜಂ ತನ್ನ ತೋಳ್ಕಲದಿಂ : ಖೆರ್ಚಿಸಿಕೊಂಡಿಳಾ 
ಲಲನೆಯೊಳ್‌ ಮೆ:ಗಿಂಗಮೆಕ್ಕೆಕ್ಕೆಗಂ ಚಲಕಂಗೆಯ್ವ ವೊಲ್‌ (ಶಾಂತಿಫು. 8-04). 

(ಪೆರ್ಚ್ಯ + - ಇಸ್ಕು) 

ಪೆರ್ಚು,, ಪೆಚ್ಚು, ಪೆಬ್ಚು. ಹೆಚ್ಚು, (ಕ್ರಿ). 
ವೃದ್ಧಿಯನ್ನು ಹೆ.ಇಂದು ; ಅತಿಶಯಂವಾಗಂ : 
ಮಾದವತಾನುಂ ಪೆರ್ಚಿ (ಕಕ್ಕಾರಾ- ೭೩-೨೪); 
ಪರ್ಚಿತ್ತುಗ್ರಘೋಹಂ (ಅರಿವು: 0೬-4೬); ಪಗೆ ನೀಗೆಯುಂ ಮುಳಿಸು 
ಪಮೋಗೆಯುವಪಾಯತಿ ಪೆರ್ಚೆಿಯಂಂ ಜಗಂ ಪೊಗಟಿಕಿಯುವಖಂತ 
ರಾತಿನೃಪರಂ ತವೆ ಕೊಲ್ಕುದಂ (ಕಂಕಳು. 6-6೪): ೨. (ಮರ, ಗಿಡ ಮೊದ 
ಲಾದುವುಗಳಂತೆ) ಬೆಳೆ: ಸರಿದಧಿಪತಿ ಮೊಟಕಾಲ್ವರಂ . . 
ನೆಲೆಗೆ ಲೋಕಾಂತೆರಮೆಡೆಯಿುಲ್ಲಿನಿಸೆ ಪೆರ್ಚಿದಂ ದನುತನಯಂ (ರಂಶರಾ. 


೧. ಅಧಿಕವಾಗು ; 
ಸಂಸಾರವೈರಾಗ್ಯ 
ಆ ಶಂಕೆ ಪೊಣ್ಮುತ್ತಿರೆ 


೫೮೧೮ 


ಶಾ 
ಐ 


- ತಲೆಯ |[ಒಇ, 


ಪೆರ್ಚು, 


೧೨-೦೦) ; £ಸದೊಡನೆ ಕೂಡಿ ವೆರ್ಚಿದ ಸಸಿಯಂಂ ಪಲವಂ 
ಭೂಎಸುತಿರ್ಪನ ತಪಮುಮೊಪ್ಪಲಾರ್ಕುಮೆ ಕಡೆಯೊಳ” (ರರ್ಕಾನ್ಕು. ೨-೪೨). 
೩. ದೊಡ್ಡದಾಗು ; ಹಿರಿದಾಗಂ : ಅಲ್ಲಿಯ ಖಚರರ್‌ . . . ದೇಹ 
ಪ್ರವಕಾಣದೊಳ್‌ ಕುಂದುವರುಂ ವೆರ್ಚುವರುಮಲ್ಲರ್‌ (6೦ಪು: ೯-೦೨೦ ರ): 
ಪವನಂ ಪೆರ್ಚಿದ ಮುಹಾವೃಕ್ಷಂಗಳಂ ಕೀಬ್ದುದಲ್ಲದೆ ಮೃದುವಪ್ಪ ತೃಣಂ 
ಗಳಂ ಕೀಟದ (ಶುಕಕು. ೪೬-೯); ತೆಳುವಸಿಅ” ವೆರ್ಚಿತು (ಸಿದ್ಮಣ. ೦-೪೯): 
೪. ಉಕ್ಕು ; ಪ್ರವಹಿಸು : ಸುಯ್ಕೆಲರುಬುಲಾಶಿ ವಾರಿಮಯಮೆನಲ್ಕೆ 
ವೆರ್ಚುವುದು (ಕಾರೂಉ. ೩೩೩) ; ಶ್ರುತದುಗ್ಮಾಂಭೋಧಿ, ವೆರ್ಚಲ್ಮಿನನಿಗದಿತ 
ತತ್ವಾಂಶು ಪರ್ವಲ* (ರರ್ಮಾನ್ಮು. ೦-೪); ಜನಧವರ್ಮ್ಮಾಂಬೋಧಿ ಪೆರ್ಚುಶ್ತಿರೆ 
(ಎಳ. VII (3), Aan. 860೭-9೭ ; 1207) - ೫. ವಿಸ್ತಾರವಾಗಂ; ಹಬ್ಬು 

ವ್ಯಾಪಿಸು ; ಹರಡು: “ಪೆರ್ಚು -ವಿಸ್ತಾರೇ ” (ಕಳುರಾ) : ವೊಗೆ ಪೆರ್ಚಿ 
[ಶಾಕಾಂ. ಪೊಣ್ಮಿ) ನೆಗೆದ ಕಾಟಸ್ಕಿರ್ಚುಮು ಸಿಂಹಾಸನದ ಮೇಗೇಟ್‌ದ 
ಕೋಡಗವುಮಂ . . . ಇಂತೀ ಪದಿನಾಅುಂ ಕನಸುಗಳಂ . . . ಕಂಡೆ 
ನೆಂದಂಜಿ (ಕಠ್ಮಾರಾ. 68--೨೬) ; ದಿಗ್ಳಿತ್ತಿ ಶ್ರಿ ವಿಭೇದಿ ಪೆರ್ಚೆ ಕದನಾನ£ರಾವಂ 
(ಶಂಶಥಾ. 6-೯೨) ; ಹಿಡಿಂಬೇಶ್ವ ತಟದ ಆ ಲಿಂಗಂ ಪರ್ಚ್ವ ಪೆರ್ಚುವ 
ಕಾರಣದಿಂ ಕಳೇಶ್ವರಮುದಮೃತಲಿಂಗದೇ[ವಂ*) ಪ್ರಸನ್ನತೆಯಿಂ ಕಣ್ಣು 
ಶ್ರೀಮದ್ಧಣ್ಣನಾಯಕ ದೇವಪಯ್ಕ . . - ದೇಗುಲದ ಅಧಿಷ್ಕಾನಮಂ ಕಟ್ಟಿಸಿ 
(8322. 7ಸ-1, 03-30: 3064). ೬. ಬೀಗು; ಹೆಮ್ಮೆ ಪಡು ; 
ಗರ್ವಿನಂ : ಎನ್ನನೆ ನಚ್ಚಿ ವೆರ್ಚಿ ಮುಂ ಪೊರೆದು (ಕಂಶಳಾ. ೪-೭೬೦) ; 
ಗಂಗಾನ್ವ್ರಯಂ ವೆರಿ ವರ್ತಿಸುತ್ತಿದೆ (ಎಳ. ೪1» ಹ64- 9 ೩೪; 1122); 
ಅದಟಿಂ ವು ಗೆಲ್ಮುದಂ ನೀಂ ನೆನೆನೆನೆದಾಭುಜಾಗರ್ವದಿಂ ಪೆರ್ಚದಿ೦* 
ಪೆರ್ಚದಿ೦” (860. 6-೬6). ಹಿ ಸಂತೋಷಿಸಂ ; ಹಿಗ್ಗು: ಸವಣ 
ರೆಂದೊಡೆ ವೆರ್ಚುವಳ್‌ ಜಿನಪೂಜೆಯೆಂದೊಡೆ ನೋಡುವಳ್‌ (ಕರಠರ್ತಿಮ್ಮ. 
609): ನುಡಿಯೆ ಬಳಲ್ಹ ವಾಂಥನೆರ್ದೆ ಶಣ್ಸಿನ ಸೋನೆಯನಾಂತ 
ಮಾಳ್ಕೆಯಿಂ ಪೊಡಕರಿಸುತ್ತೆ ಪೆರ್ಚಿ (೧೦೪. ೨- 0೧: ಅವಗುಣಕೋಟಿಯ ೦ 
ಮುಜಕಿದು . - . ತಲೆದೂಗಿ ಮೆ ಚ್ಚ ಪೆರ್ಚುವ ವನಿರಸೂಯರಂ . . . 
ಅರ್ಚಿಪೆಂ (ದಕಕು. 0-00). ಲೆ. ನೀಳವಾಗು ; ಚಾಚು ; ನಿಡಿದಾಗಂ : 
ದೆಸೆಗಳ್‌ ಪೆರ್ಚದೆ ಮೊಟ್ಟಿನಾದುವಗಲಕ್ಕೆಂಬನ್ನೆಗಂ . - - ಅದ್ರೀಂದ್ರಂ 
ಗಳಂ ತಂದು ಕೀಲಿಸಿದಂ (ಆರಿಫು- ೮೩-೩೦) - ೯. ವಿಜೃಂಭಿಸಂು ; ಅಟ್ಟ 
ಹಾಸ ಮಾಡು: ದಡಿಗನ ಮಿಟ್ಟುವಂ ಮಿದಿದೊಡಲ್ಲದೆ ಮಾಣೆನ 
ಮೊ:ಘಮೆಂದು . . . ರಥಂಗಳನಚ್ಚುಡಿಯೆಚ್ಚು ಭೀವಂನಂ ತಡೆಯದೆ 
ಮುಟ್ಟಿ ಪೆರ್ಚಿ ನಂಡಿದಂ ಕಪಿಕೇತನನಂ ಮೂರಾಂತಕು (ತಂಶಕಾ. ೦೨-೦೬೨). 
೧೦. ಅಭಿವೃದ್ಧಿ ಹೊಂದು; ಏಳಿಗೆಯಾಗು, ವರ್ಧಿಸಂ ; ಒಳಗಿರ್ದ 
ವೈರಿಗಳ? ಮೊಕ್ಕಳವಿಸಯರ್‌ ಪೆರ್ಚಲಧಿ7ವಿಭವರ್ಕಳುಮಂ ತಳರದೊಡ 
ನಿರ್ದು ಬಡಬಾನಳನೆಂದುಂ ಪಹೆರ್ಚಲೀಯೇೆ[ದಂ]ತಂಬುಧಿಯಂ (೪೭. 
೩-೦೪೪); ವೆಣ್ಣ ಪೆಶ್ತವರ ಬಳಗ ಬಳಿವುದು ಬೇಗ ವೆಣ್ಣ ಪೆತ್ತವರು 
ಪೆರ್ಚುವರು (ರಂ. 8-9) . ೧೧. ಉಬ್ಬು ; ಒಳಗಿರ್ದ ಟೈರಿಗಳ್‌ ಮೊಕ್ಕಳ 
ಮಾಯರ್‌ ಪೆರ್ಚಲಧಿಕವಿಧವರ್ಕಳುವುಂ ತಳರದೆೊಡನಿರ್ದು ಬಡಬಾನಳ 
ನೆಂದಂಂ ಪೆರ್ಚಲೀಯ([ದಂ]ತಂಬುಧಿಯಂ (ಕರ. ೩-೪); ಉರಿಗಾಳ 
ಕೆತ್ತುವ ಮಾಸೆ ಪೆರ್ಚಿದ ಕೊರಲ್‌ ಪೆರ್ಬಾಲ . . . ಚೆಲಾಗೆ ತತಸ್ಕನನಾಂ 
ತರದೊಳ' ವೆರ್ಬುಲಿಯಿದ್ದುದು (8650 - ೬೬). ಹೆಚ್ಚು, ; ೧. ಎನಿತೆನಿತಂ 
ಪೆಚ್ಚುಗುಮುಂತನಿತನಿತೊಡನೊಡನೆ ವೆರ್ಚುತಿಕ್ಕುಂ ಮೋಹಂ ಧನದಿು 
ಪರಿಜನದಿಂದೆಂದಿನಿತಅಕಿನಗ್ಗಳವನೊಲ್ಲೆ ನೆಂಬಂ ಜೈನ: (ತರುತ. ೩-6೩) ; 
ಒಂದಕ್ಕೆ ನೂಜುವಂಡಿಯಾಗಿ ಹೆಚ್ಚಲು (೩ರ ಶ್ರ. ೩-06): ಉಚ್ಚವದೊಳಗಿತ್ತ 
ನವರತ್ನಭೂಷಣ ಪೆಚ್ಚು ಬಂದಿವೆ ನೋಡೇಳ್ಲ್ನು (ಕಂಠೇ. ೨೨-೪೬). ೪. ಒಸೆದು 
ಕಣ್ಗಳಿಂದೆ ಸುಖದ ರಸದ ಹೊನಲು ನಚ್ಚಿ ಪೆ[ರಾಕಾಂ. ಮಟ್ಟ (ಕರುರ, ರೇ. 


ಪೆರ್ಚು, 


0೬-೧) : ಪೆಚ್ಚಿದಿಂಗಡಲೂರ್ಮಿಮಾಲೆ ಮಾಲೆಗಳೆದೆಜೆ ಎಳ ೧ನ ಹೊಳೆ 
ಹೊಳೆವ ವುಟ್‌ಮಾನ್ಸಳ್‌ (ಕೈಮಿರಾ. ೬-೧೦)- ೭. 
ರಿಂಧಿಕುತ್ತವಿುರೆ, , , ಧನವೆಲ್ಲ ತೀರುಶಿರೆ ಮನದಲ್ಲಿ 
ರೇ: ೧೩೩-೧೩) ; ಸಚ್ಚರಿತ್ರಂ ಕಬ್ಬದೇವಂ ಪೆಚ್ಚಿ 
ಚಿಟುಕಿಡುತ ಕರೆದು (6ಿತಪು- ೩೩-೪4) ; ವೆಚ್ಚುತ2೦ ಸೀಕರಣೆ ರಸಸಾನಗಳ 
ಸವಿಗೆ (ಕೆಲಫು. 8-೩೬೦). ೧೨. ಅಧಿಕಗೊಳಿನ ;: ವೃದ್ಧಿ ಪಡಿಸು; 
ಒಲಿದು ಕರವ ಪಂಂಡವರಿಗಗ್ಗಳಿಪ ಮಿತ್ರತ್ವವನು ಪೆಚ್ಚಿ: ಸ 
ರಚಿಸಿ ಬಂದೈ (ಕಿಕ್ಮುಅ- ೩-34): ೧೩. ಮಾರು: ಮಿಗಿಲಾಗ 
ಮೆಚ್ಚಿ ಪುದು ವೀಣೆಯನೆನೆಲು ಡಾನುಚ 


ಸರದಲಿ ಸಾರಿಸಿದನಾ ಚಾರುದತ್ತಕನು (ಹಾಕಾ: ೦೮: $)- CC. ರೋಜಿಸಂ: 10 
ಕಾಂತಿಯನ್ನೂ ಹೊಂದು : ಆಚ್ಮಮುತ್ತಿನ ಗುಡಿಗಳಿಂ ರ್ಲೇಬ್ರಿಪಟ್ಟಿಗಳ 
ಕುಚ್ಛುಗಳ ಸಂದಣಿಗಳಿಂ ಕೇರಿಕೇರಿಯೊಳ್‌ ಪೆಚ್ಚಿದ:ವು ಗೃಹಗ್ಮದದ್ವರೆಂಗ 
ಳೂ ಮಹಾಮೇರುವೆಗಳೇನೆಂಬೆನು (ಕೆಂಪು. ೫ ೬). ಹೆಬ್ಬು: ೧. 


ಬಿಲ್ವಿಲ್ಲಳ್ಳುದುರೆ ಕಂದುರೆಯೊಳ್ಳಿಟ್ಟಿ ಅತಿತುವಂುಲ 


VIL, 


ಕಾಳಗ ಪೆಟ: (06. 
೧೦. ಈನಿತ್ತ ವ್ಯ 
ದೋರಾ ₹೨೮೦ ಪೆಬ್ಟುಗೆ (ಎಳ, ೪1. ಕೊಪ್ಪ: ೩೬.6; ಸು. 6701); 
ಕಿಜಿಯ ಅರಸಂಗೆ ಒಕಗ್ಳಲ್‌ ವೆಟ್ಟುಗೆ (ರುಂ: ೦6೦6, ೦೩-೧೫ ; 700): 
ಕೊಟೆಸ್ಟೋನ ಕುಲಂ ಪೆಲ್ಮುಗೆ (ಎಳ. ೫1, ಶೂತಗೆ- ೨೬-೮೧: ಸು: 
ಹೆಚ್ಚು: ೧. ಹೆಚ್ಚೆದು ಕುಂದದು . . . ಕರಗದು ಜೆ 
ನಿರ್ಭ್ವವಂರ್ಚನೆ (ಅವವ: 8೦-೦೫೦) : ಮಾತಂದೊ: ಆದಂ ಹೆಚ್ಚಿದಾನಂದಂ 
ತಿರೇಕಕೆ ಚಿತ್ತ ನೆಜೌಯದು (ಕುಠ್ಶಾಲ್ರೊ - ೦೩-3) : ದಿವಸ ದಿಐಸಕೆ ಬಾಲ 
ಶಶಿ ಹೆಚ್ಚುವವೊಲನುಜರುಸಹಿತ ಲಕ್ಷ್ಮೀಧವನ- ಹೆಚ್ಚಿದನು (ಕರಂ: 
0-5-60): ೫. ಕದಳಿಯೊಳು ಮದದ:ನೆ ಹೊಕ್ಕಂದದಲಿ ಹೆಚ್ಚಿದ ಚಾತು 
ರಂಗದ ಮೆದೆಯನೊಟ್ಟೆದು ಹೂಣೆ ಹೊಕ್ಕನು (ಕುಣ್ಯಾರತ್ರ: ೫-೪). 
೬. ಇದ ನನ್ನದೆಂದು ನಚ್ಚಿ ವಂಚ ಹೆಚ್ಚಿ ಕೆಚ್ಚುಗೊಂಡು ಒಚ್ಚತಹೋ 
ಎನ್ನ ಮನಕ್ಕೆ ಇನ್ನುವುದು ಗಶಿಯೊ (೪ನ. 08-೩೪); ಹಚ್ಚಿದ ಹಿರಿಯ 
ಡೊಳ್ಳಿನ ರಾವುತರ ಕೆಡಹಿವನು ನಿವಿುಷದಲಿ (ಕುಣ್ಕರ್ರೋ ೦೦ ೧೮); 
ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು (ಜರೆಂವ- 3: ೪೩ ರನುಶಲ ೭). 
೬. ದೇವದೇವ ಕರುಣಿವುದೆನುತೆ ಬಗೆ ಹೆಚ್ಚಿ ತನು ಹೆಚ್ಚಿ ನಟ್ಟಂತೆ 
ನಿಂದಿರಂತೆ (ಬಸರ: 8-39); ಮೆಚ್ಚಿ ಬಂದಎಳಲ್ಲ ಕಂಪಿಲ೦ಾಯ:ಗೆ ಹೆಚ್ಚಿ 
ಬಂದವಳಾನಲ್ಲ (ಳು೫೫೦- ೨೬-0೨0): ೯. ಬೊಮ್ಮಿದೇವಂ ಹೆಚ್ಚಿ 
ಹೋಹೆ ನಿಲ್ಲು ನಿಲ್ಲೆಂದೆನುತ ರಭುಂಕಿಸಲು . , , ಬೆಚ್ಚಿ ಮದಕರಿ 
ಕೆಡೆದು ವುಡಿಯಿತಂ (ನಿತು. 33: ೩೩); ಪೌರುಹಾ:ಗದ ನಿರತಿಶಯುವನು 
ನೊ:ಡು ನೀನೆಂದ:ರುಪರಾಕ್ರವಿ ಹೆಚ್ಚಿದನು ಹೇರಂಳರೋಪವದಲಿ 
(ಕೊರ ೪: 00-3೬). ೧೦. ಚಂದ್ರೊ ದಯಂಕ್ಕೆ ಅಂಬುಧಿ ಹೆಚ್ಚುವುದಯ್ಕಾ 
ಚಂದ್ರ ಕುಂದೆ ಕುಂದುವುದಯ್ಕಾ (016. 28). ೧೨. ಜಡಿನ ಹಿರಿ 
ಯಾಬ್ಬಣದೆ ಹೆಚ್ಚಿದ ಮೊುಡುಹುಗಳ , . . ಹೊಳೆವ ದಂಡೆಯ ದಡಿಗ 
ದಾನೆವನವನಿ ಹಜ್ಜೆಗೆ ನೆಗ್ಗಲೈ ತಂದ ಾವ್ಕಾರ್ರೊ. ೦೭೩-೪೪) 
೧೫. ಉತ್ಸಾಹಿಸು : ತಿರುನೀಲಕಂಠಕುಶವರು ಹಿಗ್ಗಿ ಹೆಚ್ಚುತ್ತೆ [ಕಾಂ 
ಹೆಚ್ಚಿ ಹಿಗ್ಗುತ್ತೆ] (4ರ. ರೇ. ೦೦-೦); ಉರಿಯ ಬಂದಿಯ ಹಿಡಿದ: |40 
ಹೆಚ್ಚುವ ದೊರೆಯಲ್ಲೇ ದಿಟ ಪಾಣರಸವೆಲೆಯರಸ ನನ್ನ ಕಂವಮಾರನೇಸರ 
ಪಾಡು ಪಾರ್ಥಂಗೆ (ಕುಳ್ಕಾರ್ರೊ.. ೯-90)- ೧೬, (ಆಲಂ) (ಬಳೆ, 
ಮಂಗಳಸೂತ್ರ ಮುಂತಾದ ಮಂಗಳವಸ್ತೂಗಳನ್ನು ಕ:ರಿತು ಹೇಳು 
ವಾಗ) ಒಡೆ; ತುಂಡಾಗು ; ಸೀಳು : ಈ ಕಾಲದ ಬಳೆಗಳು ತೊಟ್ಟು 
ಕೊಂಡು ಒಳಗೆ ಹೋಗುತ್ತಿದ್ದಂತೆಯೇ ಹೆಚ್ಚುವುವು (೮೪550. 60): | 48 
ಕರಿಮುಣಿಸರ ಹೆಚ್ಚಿದೆ. ಬೇರೆ ಮಾಡಿಸಬೇಕು (ರೂಂ). ೧೭. ಮು 


ಸೊರಬ. ೦೦-೬ ; ಸು. 800) 


೨೨0 3)- 


ಕೊರೆ.1ದಂ ಎನ 


20 


28 


80 


ಪೆರ್ಚು, 


ಇನ್ಲವಾಗು; ತೀರು: ವಂನೆಯಲ್ಲಿ ಅರಿಸಿನ, ಕುಂಕುಮ ಹೆಚ್ಚಿದೆ. 


(ಕ). ೧೮. ತುಂಡು ಮಾಡು; 


ಕ ತುರಿ, ಆಂಡರಿಸು” (ಕಂನೊಹು. 63); 
ಲ ಪಲ್ಲೆ ಹೆಚ್ಚುವ ಈಗೆ ಇಟ್ಟಿದೆ (ಶು202ನರಿ- ೪: ೦೭೩): 


ರ ವ: ಹ ಟಬ 5 ಹ ಎ ಶ್ರದ ಕ 
ಚರಕಂರಿಗಳನ್ನು ಹೆಚ್ಚುವುದಕ್ಕೆ ವಡುಂಚೆತವಾಗಿ ತೊರೆದು ಶುಚಿವವಾಡಬೇತು 


(ಗೃಹಂ. 80): "ಪಸ ಪರಾ 

ಹೆಚ್ಚಿಕೆೊಳ್ಳು ಎ೧. ಕತ್ತರಿಸಿಕೊಳ್ಳು : ಕೈಹೆಚ್ಚಿಕೆಇಳ್ಳದೆ ಜೋಪನದ 
ವಾಗಿ ತರಕುರಿಯನ್ನು ಹೆಚ್ಚು (ಯ). ೨. ಗರ್ವಿಸು : ಅಹಂಕಾರ 
ಪಡು ಈ ಪರುದುಕ ತುಂಬ ಹೆಚ್ಚಿಕೊಂಡಿದ್ದ ನೆ. ಇದನು ಕ್ಷಮೆಗೆ 
ಆರ್ಹನ (ನತ). 

[ದೇ॥. ತಮಿ. ಪೆರು, ವೆರುಂಂ: ಮಲ. ಹೆರುಕು: ತುಳು. ದೆರ್ಚು, 
ಪೆರ್ಜು. ವೇರ್ಚು. ಹೆಂ ಕ ತೆಲು. ಪೇರುಚು, ಪೇರ್ಚೆ, ಹೆಚ್ಚು 
ಎಚ್ಚು ; ಬೋಲಾ. ನಾಯ್ಕಿ. ಪೆರ್ಗ್‌; ಗೊಂಡಿ. ಪರ್ಸಾನಾ) 
ರ್ಚುು, ಪೆಚ್ಚು. ಹೆಚ್ಚು (ನಾ). ೧. ಆಧಿಕ ; ಹೆಚ್ಚಳ ; ವೃದ್ದಿ: 


(ಐಡಿ. 6೩-೨೯); ಕೋಪದ 
(ಡೆಶಪಿಂದರಲ್ವ ನಾಂಸಸಷೆಟಂ (ಕಂಕಣ. ೭-೬) : ಇನನಸ್ಪ ತ್ರೀಯನಾತನೆೊಳ್‌ 
ತವದ ಪೆರ್ಚಂ ನಿಚ್ಚಲುಂಗೈ:ನ ಕೆೋತೀಕನಿಕಾಯಕ್ಕಿನಿತುಯ 
೨. ಹಿರಿದು; ದೊಡ್ಡದು: ನ ಸ 
೨೦ ಪೆರ್ಚಲ್ಲು (6ಕ್ಕತ್ತೂ. 3-೨೪೬): ೩. ಹಿರಿಮೆ; : ಲ್ಲೆ : 
ರ್ನಾಟಕದಿಂದೆ ಮತ್ತೆ ರಚಿಸಿ ಶ್ರೀಧರ್ನುವಾಧೆಪ್ರಬಂಧದ 
೪. ಅಭ್ಯಾದಯ ; ಏಳಿಗೆ : 
ದ ಸೇವಕನಂತೆ ಮುಟ್ಟುಗೆಟ್ಟು ಗ್ರಹಬಲಮಿಲ್ಲದ ಜನ್ನಿಗನಂತೆ 
'ರ್ಚಿಲ್ಲದೆ (ಊಂತಿಪು. ೪: ೩೦ ಐ): ಗಂಗಾಧರ ಪುರಹರ ಸರ್ವೇಶನೆಂದುರ್ಬುವಾ 
ಸೌಬ್ಯದ ಪೆರ್ಚಂ ಕೊಟ್ಟು...ರಕ್ಷಿಪ್ಪುದೆನ್ನಂ (6%. ೩೦). ೫ ಉಕ್ಕ್ಯವಕೆ: 
ಪ ಉದರದೊಳಿರ್ದ ತಸೂಜನ ವದನೇಂದುದ್ಮುತಿಯೆ ಮಾಡೆ 
ಸಮಾದ್ರದ ಪೆರ್ಚನೆರ೩ ಲಾವಣ್ಯದ ಷುಣ್ಯದ ಪರಮಪದವುನೇನೆ 
ಲ್ಲೂದಳೆೊ (ಕಫ. ೩-೨೦): ವರ್ಚಸ್ಸುಧಾಂಬುಧಿಗೆ ಪೆರ್ಚಂ ವನಾಟ್ಟಿ 
ಚುದ್ರೋದಯಂ 
ರತ್ನ್ನಕರಂ ಪೆರ್ಚಿದಿಂ 


ತ್ರ 
6-೧೦) - ನೀವ್‌ ಪೇಟ್ಟು 


Ji 
ಪ್ರಣ 
೨೦” 
[es 


ತಳೆದಂ (ರಾರಫು. ೦-೪೮). 


೩೬.೫ 
il 
ಣಿ 
( 
₹ 
2 
( 


ಲಾವಣ 


(ಉಣ. ಇಲ) ; ಜಗತೀನಲಯದಮಾಲಸಭಾಗ್ಯ 
೨1ರೆವರಿಯೆ (ಕೈರಿರಾ, ೦-೦). . ಸಂತೋಷ; 

ು; ಮತ್ತಕೋಕಿಲೋಚ್ಚೆ ರ್ಧ್ವಜಂ ಮ:ಹುರಾಳರ್ಣಿಸೆ 
ಪದೆದತ್ತಹರ್ಸಿಶ» ಪೆರ್ಚೆನಂತರಂಗಕ್ಕೆನನ್ನಿ (೪೭ರ. ೦-8೬): ತ್ರೈಲೋಕ್ಯ 
ಕಣ್ಣಾರೆ ನೋಡಿ ಮನದ ವಪೆರ್ಚಿಂದಂ ಕರ£ಮುಳೆಂಗಳಂ 
(ರಕಕ. 8.೬೩೦): ಪೆರ್ಚೊದವಿದ 
ತತ್ಪತಿಗಳುಕ್ಸವವಂಂ೦ಧಿ ವಿಖಾಾಆ್‌ ಗೌರಿ ತಾನುದವಖಿಿಸಿದಳ್‌ (೧ಂಳ. 4-9ಓ)- 


ಹ್‌ 
ಮೇನೆ 


೭. (ಆಲಂ) ಕತ್ತರಿಸುವಿಕೆ; ಛೇದನ: ಒಸಗೆಯ ಮೇಲೆ ಮತ್ತೊಸಗೆ 
ಪೊಕ್ಕುಟ ವೆರ್ಚಿನ ಮೇಲೆ ಪೆಚ್ಚು (9ಕಂಕು- ೦೨- 6೧0). ಲೆ. ಗರ್ವ; 


ಅಹಂಕಾರ : ಪೆರ್ಚ £ರ್ಚಿ 3 ನೊಸೆದೀವತಿಬೆಳ್ಳೂಗದಿಂದವಾವ ಮಮ್ಮಲ 
ದುಜುಡುತ್ತುಮಾವ ಕಡುಲೊ: ಭಕದಾನಗುಣಂಗಳಂ ಪಳಂ ಕಿಲೆವಪುದಾರ್ತು 
ಕೂರ್ತು ಪಿರಿದೀವ ಗುಣಂ ುಣದಂಕಕುರ್ತಿಯತಾ (ಅಕ್ರ: ೦೨-೦೭): 
ಹೆಚ್ಚು: ೧. ಎಲ್ಲೆ ನೋಡಲು ರೋದನದ ಪೆಚ್ಚು (೬ಕ್ಮುಸ್ಟೀ- ೦-೦6) ; 
ಪೆಚ್ಚಿನಿಂ ಪೊಡೆ ಸಿಡಿಲ್ಮಿಂಚುಗಳ ಹೊಯ್ದಳಿಂ ಬಯ್ಗಳಿು ತತ್ತಥಮಗುರ್ವಿ 
ಸಿದುದಂ (ಕಂಠ ೩೬ 32). ಹೆಚ್ಚು: ೧. ಮಚ್ಚರಿವ ವಿಟಿಕೋಟಖಯಂ 
ತಟವುಚ್ಚಿ ನೋಡುವ ನೋಟದಂಬಿನ ಹೆಚ್ಚನೀಕ್ಷಿಸೆ (ತಪು. 90- ೪) : ಕೂಡೆ 
ಮೇಘೇಶ್ವರ ವಿಜಯ ಜಯಂತರ್ಗೆ ನಾಡೂರುಗಳ ಹೆಚ್ಚನಿತ ್ತು (ಕರತ: 
೫4-೦೮೪) ; ಆದರೆ ಸಿಟ್ಟು ನನಗೇ ಹೆಚ್ಚು (ಜಾತಕ, ೪): ೨. ನನ್ನ 


[8 


ಪೆರ್ಚುಂಬುರುಳ್‌ 


ಹೆರ್ಚುಂಬುರುಳ್‌ 


ಸಹೋದರರ ಹಸಿವೆಯೆ ಸಂಕಟದ ಮುಂದೆ ನನ್ನದೇನೂ ಅಷ್ಟು ಹೆಚ್ಚಿನದಲ್ಲ 
ಹಂಂದಿ ಮೆಚ ಲದುವೆ ಹೆಚೆ 9 ಸುಳು. 

ಆ ಶ್‌ Vv 
೯. "ಹೆಚ್ಚು ಎಂದರೆ ಧಾನ, 
ಸಾಗಿಸುವುದಕ್ಕೆ ಮೊದಲು ಮಾಡುವ ಒಂದು ಕ್ರಿಯೆ” (ಠುೂರನ. ೩) 


ಇನ್ನುಳಿದಿರುವುದು ಧಾನ್ಯವನ್ನು ಎಂನೆಗೆ ಸಾಗಿಸುವುದೊಂದೆ:. ಇದಕ್ಕೆ 


(ರ;2ಂ೦ಯಿ, ೪ ೭೭). ಮಾ. 


ಹೆಸಿಳ್ಳು ಆ ಸ್ತಿತಿ! (ಆಸಕೇ, ೦೭-೦). 


ಮೊದಲು "ಹೆಚ್ಚು ಮಾಡುರನ್ತಿಲೆ (ರೂಂಾನ. ೩೯)- 

ಹೆಚ್ಚು ಹೆಚ್ಚು. ಹೆಚ್ಚೆಚ್ಚು (ದ್ವಿರುಕ್ತಿ )) : ಇತ್ತೀಚೆಗೆ ಅನನು ಹೆಚ್ಚು 
ಹೆಚ್ಚು ಮೌನಿಯಾಗತೆ ಬಡಗಿದ್ದನು (ಊಉನೂರು- ೩೨೪): ದೊಂಬಲನಗವನ ಹಾಕಿ 
ಡೆ. ಡೊಂಡೊಂಡಿ 'ಹೊರಳಿದರಿಲ್ಲ ಹೆಚ್ಚೆಚ್ಚು ಬಯಸಿದರಿಲ್ಲ (ಕೃರಂರ- ೫-೧೬ ೧) ; 
ನಾವು ಮೇಲಕ್ಕೆ ಹತ್ತಿದಷ್ಣ ನಮಗೆ 'ಭೂದಿ:ಯುತಿ ಹೆಚ್ಚೆಚ್ಚಾಗಿ ಕಾ 


(ಕೂಗೋಳ- ೨). ಪೆಚು-ಕಡಮೆ. ಹೆಚ್ಚುಕದದೆು, ಹೆಚ್ಚುಕಡಿದೆ.-೧. 
ವೆತನಿಸ: 


ಬಾಡದ: 


್ಯಿ ಭೇದ ; ಲೋಕಮೂದೆದಾದೆಸಡವೆ.ೇನ್‌? ದತ ೯ ಕಡಮೆ 
ಗಳೊಳದೆ ಸಚ್ಚಿದಾನಂದದೀ ಲೀಲಾವಿನೋದದೊಳ ಎ ೭೨೩ ೪೩೬); 
ಕೆಲಸದಲ್ಲಿ ಹೆಚ್ಚು ಕಡನೆ೨ ಆಗದಂತೆ ಮಾಡು (ಕೂ); ಸದಸ್ಯ, ವಿಧಿದರ್ಶೀ.- 
೨ ಯಜ್ಞದಲ್ಲಿ ಹೆಚ್ಚು ಕಡಮೆ ಬಾರದಂತೆ ಸಂ ನೋಡುತ್ತಿರುದ 
ಹೆಸರು (1098. ೨೦೭); ಚಿನ್ನಕ್ಕೂ 
(ಗಾರೆ): ೨. ಸಂಮಾರಂ ಅಜಮಾಸು ; ಹೆಚ್ಚು (ಡಶೆ ನಾನು ಅಲ್ಲಿ ಆರ: 
ಗಂಟೆಗೆ ಬರುಶ್ತೀನೆ (90); ಹೆಚ್ಚು ಕಡದೆು ನಂಳೆಯೊಳಗೆ ಈ 


ಖಂತ್ರಿಕ್ಕಿ ನ 
ಇದೇ? 


ಬ್ಹಣಕ್ಕೂ ಹೆಚ್ಚು ಕದಮ 


ಕೆಲಸ ಎಣ 
ಕೆಲಸ ಎಣ ೨ 
ಹ 


ಮಾಡಿ ಮುಗಿ ಸುತ್ತೇನೆ(ರೂಂ); ಕೆಲವರು ಈ ವಿವರಣೆಯನ್ನು ಹೆಚ್ಚು ಕಹಿಯ 
ಒಪ್ಟಿಕೊಂಡು ತಮ್ಮ ದೃಷ್ಟಿಯನ್ನು ಅಂತರ್ಯಾಮಿಯಾದ ನಿರಪೇಕ್ಷ 


ಸತ್ಯದ ಕಡೆಗೆ ತಿರುಗಿಸಿದರು (ತಕ್ಕ ಶ್ರ. 
ಕುಂದ:-೧ 


ಹ 
ದಂತೆಚಜಂಗೂಡಿ. 
ಬ 


೩೦₹). ಪೆಚ್ಚೇ' ಕುಂದ:, ಹೆಚ್ಚು 
೧. ಆಧಿಕ್ರ ಹಾಗೂ ಕೊರತೆ: ನೂ (ನಾಧಿಕ್ಕ : ಪೆರ್ತ ಕುಂದಿಲ್ಲ 
. * ಸೊಲ್ಲಿಸುದೆನು (ಶಂ೦. ೧-೪೪): ಮೂತಿನ ಮಾಲಿಯ: 

ಚಂ -ದಿನ ನರಂ 4 PPS KY } 
ಹೆಚ್ಚು ಂ:ದಿನ ಹೊ €ರಾಟವುಳ್ಳನ್ನಕ್ಕರ ಅದ್ವತಿಯಲ್ಲ (ಅನವ 
ಶರಣರ ಹೆಚ್ಚು ಕು 


೩೩-೪೭): 
೦ದಂಗಳು ನುಡಿಯ:ದಿಹ ಸಚ್ಚಿ೦ಿ5 ನದ ಭಾಷೆ (೭ಸಫ್ರ ೬- ೧). 


೨. ವೃತ್ಯಾಸ; ಹೆಚ್ಚುಕಡಮೆ: ಅಂತರ: ಪರಿಕಲ್ಪ ೦ಗೆಯ್ಯದನ್ನಂ ಕುಡದ 
ಮರಕಂಜಂ ವೆರ್ಚು ಕು: ದುಳ್ಳುದು ನ ಸುಪಾ ೨-೧೩೨): ಹಿ. ಏರಿಳಿತ 

ಉಬ್ಬರವಿಳಿತ : ಪಿರಿದು ಛೀಗದ ನಾಂತೆನೆಣುತಬ್ಬಿ ಸ ತಾಂ ನ್ಯ 
ಕುಂದಿನೊಳಿಸೆದುದು (ಕಳ್ಳ, ೨-೩). ಹೆಚ್ಚಲಿ ಎ ವೃದ್ಧಿಯಾಗಲಿ: 


ಎಂಬರ್ಥದಲ್ಲಿ ಹೇಳುವ ಮಾತು; ರಾಗಿಯನ್ನು . . . ಅಳೆಯಲು 
ಪ್ರಾರಂಭಿಸುತ್ತಾರೆ. ಪ್ರಾರ:ಭದಲ್ಲಿ ಒಂದು ಎಂದು ಹೇಳುವುದಲ್ಲ. 
“ಹೆಚ್ಚಲಿ” ಎನ್ನುತ್ತಾರೆ (ಮೂಂಾನ. 3೯). (< ಪೆರ್ಚು ವ ಪೆಚ್ಚು) 
(ನಂ). ಅದಿಕವಾಗುತ್ತಿರುವ ಹೊನ್ನು; ಹೆಚ್ಚು 
ತ್ತಿರುವ ಸಂಪತ್ತು ; ಆಷುಂಬೊಲು.ಮಿಂಚುಂಬುಬಿ, ಪೆರ್ಚು€ ನಬುರಂಳು 
(ಕರುರ. ೦೬೦ ಶ್ರ ಯೋ). [ಪೆರ್ಚು, + ಪುರುಳ್‌) 

ಪೆರ್ಚುಗೆ, ಪೆಚ್ಚುಗೆ, ಹೆಚ್ಚಿಗೆ, , ಹೆಚ್ಚುಗೆ (ನಾ)- ೧. ಆಧಿಕ್ಕ ; ವೃದ್ಧಿ: 


ಲ 


ಬಾಹುಳ್ಯ ; *ಉಬ್ಬರಂ . . . ಒಟ್ಟಜೆ, ವೆರ್ಚುಗೆ-ಈ ೧೯ ಅತಿಶಯಂ” 
(ಕಕತಾ. 5೩-2೩9), ಉತ್ತಮವೈರಾಗ್ಯದ ಪೆರ್ಚುಗೆಯಂ ತಡೆಯದೆ 
ಸೆಟ್ಟಿಯನೆಯ್ದೆ ವಂದು (ರಠರ್ತಿಮ್ಮು. 3-098): ಪರರ್ಗೆ ತಮ್ಮಯ 


ಸುಪದ್ಯೆಯುನಿತ್ತೊಡೆ ಮತ್ತೆಮತ್ತೆಯುಂ ಸೌಂದರವರಾಗಿ ಪೆರ್ಚುಗೆಯನೆಯು 
ವುದು (ಕಾಠಫ. ೪-೨). ವಿ. ದೊಡ್ಡದು ; ಹಿರಿದು : “ಷೆರ್ಚುಗೆಯೆನೆ 
ಹಿರಿದಪ್ಪುದು” (ಕರಾ. ೫೬). ೩. ನೀಳವಾಮದು: ನಿಡಿದಾದಂದು : 


ನಿನ್ನ ವಿಕ್ರಮಸಿಂಹದಾ ಕೇಸರವನ್ನೆಲ್ಲ ಕತ್ತರಿಸದಿರೆ, ಪೆರ್ಚುಗೆಯ ದಂಷ್ಟ್ರ 
ನಖಗಳಂ ಕಸಿಮಾಡದಿರೆ . . . ಹೆತ್ತಬ್ಬೆ ಮೇಡಯ್ಯನಾಣೆ (ಕತ್ರಾಂಗ. ೭೯- 


30). ೪. ಹೆಚ್ಚಿನದಂ : ಅತಿಶಯವಾದುದಂ; ಉತ್ತಮ 
ವಾದುದಂ : ತರುಣಿಯರಿರ್ವರು ತಂತಮ್ಮ ಸಖಿಯರ ರರದೊಳತ್ತಾವ 


೫೮೨೦ 


40 


ಪೆರ್ಚುಗೊಳ್‌ (ಕ್ರಿ) 


ಪೆರ್ಚುಗೆಗೊಳಿಸು (ಕ್ರಿ). 


ಹೆರ್ಚುಗೆಡು 


ಪ್ರಡಿಯ ಪರಿಮಲ ಪೆರ್ಚುಗೆಯೆ:ಂದು ವಿದಗ್ಗರಿಂದಆದು ಬರುವುದೆಂದು 
ಕಳುಹೆ (ಕೀವಂಸ30, ೦೨.೦೭): ೫. ಉಬ್ಬರ ; ಉಕ್ಕುವಿಕೆ : ತೆರಿನೊರೆ 
ಬುದ್ದುದಂ ಸುಬ್‌ ಜಲು ತೆಗೆ ಪೆರ್ಚುಗೆ ಗುಣ್ಣು ಘೋಷಣಂ . . - ಬಗೆಗಾ 
ದೊದೆ ಸ್ಪೆತು ಸಮುದ್ರವರ್ಣನು (ಸೂಕ್ಷ್ಮ ಶು. ೨.೦); ಹೆರ್ಚುಗೆಯೊಳುಬೆ ದ್ದ 
ಪಾಲ್ಸಡಲ ವೀಚಿಗಳೊ . . ಎನಲ್ಪಸರಿಸಿತ್ತು ಚಂದ್ರಕಿರೆಣಂಗಳೆಲ್ಲೂ 


ದೆಸೆಯೊಳು (ಎರಾ. ೨೬-೦೩): ವರಿ ವೆರ್ಚುಗೆಯಮರ್ಚಿ ತಾಳ ಸುದಿ 
ತೋನೆಯಮುಂ ಹಿಮುಕಾಲಚಂದ್ರಮಂ (ಕ 8 ೯-೪). ೬. ಏಳಿಗೆ; 


ದೆ ನಂ 
ಘಟಂ ತ್‌ 


ಅಭ್ನುದಯ ; ಪ್ರಜೆಗಳ ಪೆರ್ಚುಗೆಗೆಂದಖಿಳಜನಾರ್ಧ್ಥಿತ 
ಸರದ) ಮುಂ ವಿಶ್ವನ ಜನನ್ನು' ತನ ನ ಸುಳಿನಬುದ್ದಿ: ಜಳದೆ ಬಳೆಯ ನನೀನ:ದ 
ರನೊೊ ಭೂಪಂ (re. ೦ಕ೪).ಪಿ.ವೈ ಶಾಲ್ಮ; ವ್ಮಾಪ್ಟಿ: 


ಪೆರ್ಚುಗೆಗೆ ಕಾರಣದುಲ್ಲದುದಂ ಕಾರಬೀಗೆಯ್ದೊ ಸುರ ಅದು ಪ್ರೌಢ್ಯೋಟ್ತ 


ನಾಗ 
ಒಂದು ೭೩ಜ ದ 


2ಹ್ರೆದು (ನಂತ. ೪6-:೨೩೩) - ಲೆ. ಪರಾಕ್ರಮ ; ಶೌರ್ಯ: 
ಜೂ ಬಲಂ” (ಕರ್ತಾಶಿ. 6೩)- ಪೆಚ್ಚುಗೆ ು ೧. 'ದೆಬ್ಟಾಣ 
ಮೆಲ್‌ ವೆಚ್ಚು[ ಕಾಕಾ. ಹೆಚ್ಚು]ಗೆ" (ಉರು. ೨೩)- ೫. ಭಂಗಮುದೆ 
ಗೊಂಡುದಂ ನೆನೆನೆನೆದು. ನಿಟ್ಟುಸಿರ್ವಿಟ್ಟು ಸುಯ್ವಂತುದಧಿ ತೆರೆ 


ಚ ರ್ಚು]ಗೆಯೆೊಳಿರ್ಮುದು (ತ ೦೨29. ಓ. ತ 
ಪೆಚ್ಚುಗೆಯನೆಚ್ಸೈಜ್‌ಸುತೆ (ನಂದಿನ. 
ಕಿಚ್ಚು ಮಚ್ಚರಿಸಿ ಜಲದಿ ಮೇಲೆ ನದೆತರೆ 


ಕಣೆ ಸೆದುದೂ 
1 


೨-೬). 


ಹೆಚ್ಚು [32. 
ದುಷಃ ೧೯ಣವಮದಚ್ಚಿ ರಿಯ 
೯. ಹಿರಿಮೆ: ಹೆಗ್ಗೆಕೆ : 4 


ಪೆಚ್ಚುಗೆ ತನಗೆ ಬಂತೆ ವಂಚ್ಚರಿಸಿಯೆ ವರಾಜಾಂತೊದೆ ನಿನ್ನನು ಹೆಚ್ಚು 
ಮಾಡುವೆ ರಣಧರೆೆ (6:53. ೬-304): ಹೆಚ್ಚಿಗೆ : ೧. ನೆಲಕೆ ಕೈಗ: 


ತಿ 


ಬಸ್ಕಿ ಬಿದ್ದನ ನು ಪುನೃವಿರಹದ ಹೆಚ್ಚಿ ಗೆಯ ತಾಪ ವನು ಹೆಸರಿತಷಲಜ್ಯಯ 
ನರ್ಜುನನ (ಕುಷ್ಮಾರ್ರೋ. ಮು. ೧೦. [ಗಣಿತ]ಗುಣಾಕಾರ (: 2) : 

ಆಬೂಪಾನನು ತಂನ ಪಾಲಿಗೆ ಬಂದ ಭೂಮಿಯ ವಳಗೆ ಕೊಟದ: ಗ ೪॥ 
ಉಭಯಂ ಗಲ॥ ತಾಶಾವಗ ನಿಂದ ಗ ೧೩ ಎಟ್ಟಿನಲು ಕೂಡಿದ ಹೆಚ್ಚಿಗೆ 
ಯಿಂದ ಗ ೨'೩॥ ಅಂತಂ ಗಣ (ಎಳ. 1/1, ಶಿರರೂ, ೨೯-೨೨; 
ಹೆಚ್ಚುಗೆ : ೧. ಹಗೆಯ ಹೆಚ್ಚುಗೆ ಹಸನ 
ಕಂಚುಕಿಯೊರ್ವಳ್‌ ತನ್ನೃಪರದಟಿನ ಪೆ 
ಹೆಚ್ಚುಗೆಬೊಂ . . - ಪೇಳುತ್ತುಂ ದುಲ್ಲನೆ ನಡೆಸಿದಳು (8. 8-೯೭): 
ಶ್ಲೇಷ್ಮ ಹೆಚ್ಚುಗೆಯ:ಂಟ-ದ ಛರ್ನಿಯು ಶ್ಲೇಷ್ಮ yr 
ವಮು'ಸಳನ್ಮಿ. 3೬೪) - ೫. ತನ್ನನೇ ಹೀರಿ ಬಡ ವ bi ಐಡಬಾಗ್ನಿಯಂ ತನ್ನನೇ 
ಹೆಚ್ಚು ಗೆ [ಕಾಣಂ. ವೆರ್ಚುಗೆ])ಯ ಮಾಾಳ್ಬಮೃತಕಿರುಂನಂ ವಂುದ್ಲೀರೆು 
ತನ್ನ ಗಂಭೀರತನವನೇ ಮೆ:ಅಿದು ಗರ್ಭಕರಿನಿಇಲ್ಲವೇ (ಸಮ್ಮ 9%. ೬-87): 


17331 - 
ಕೊಡುವುದೆ (ಕುನ್ಮಾಂ- ee): 
. ವಿದಣಾನ್ನ ಬ: ಶಃದದ 

be 


ಪಂ 
ನ 


೬. ಈ ಸಿರಿಯ ಸುಗ್ಲಿಯಲಿ ನಿನ್ನ ವರೇಸು ಹೊ್ಯಗೆಯಾಗಿ 
ಬದುಕಿದರೈಸುವನು ನೀ ನೋಡಿ ಹಿಗ್ಗದೆ ನ ಮಜುಗುತ ಸೂಸಿದ 
ಸಾಹಿತ್ಮಭ ಹೆಯನೆಂವನಾ ೮ರ್ಣ (೪:೫, ೬: ೦ಓ); ಗತಿಯದಾವುದು 


ಶನಗೆ ವಂಶೋನ್ನ ತಿಯ ಹೆಚ್ಚು ಗೆಗೇನು "ಹದನೆಂದತಿಶಯದ ಶೋ ದಲಿ 
ಓ0ಬನಿದು:ಬಿವನು ಭೂಪ ಟಾ 0-೪-6).  ( ವೆರ್ಚುಘು *- ಗೆ 
(ಆಲಂ) ಹಿಗ್ಗು; ಸಂತೋಷಿಸು: ತನ್ನ 
ಪೆರ್ಚುಗೆಯೊಳು ಪೆರ್ಚುಗೆಗೊ:ಡುಜಕ ಶನ್ನ' ಕ :ದಿನೊಳು ಕು:ದುದಳೆ 
ಮನ್ನಿಪುದೊಲಿದು (ಕರರ. ೬೪೪): [ ವೆರ್ಚುಗೆ + ಕೆಳ] 
ವಮೇಲ್ಮೆಯಂನ್ನ್ನಂಟು ಮಾಡು ; ಗ 
ರೀತಿವ:ಂದವಸದೊಡಂ ಬ್ರಹ್ಮಾಸ್ತಮಂತ್ರಮಂ ಕಲಿಸಿ ಪೆರ್ಚು ಗೆಗೆೊ 
ಎಂದು ನಾನಾ ಪ್ರಕಾರಮಾಗಿ ಬಿನ್ನಪ:ಗೆಯ್ಯಲು (ಫಾರಂ. ೯-3) 
[ ವೆರ್ಬುಗೆಗೊಳ' + - ಇಸ್ಕು] 


ಪೆರ್ಚುಗೆಡು (ಕ್ರಿ). ಕಂದು; ಕಡಮೆಯಾಗು : ಎಚಂದ್ರನ ಪೆರ್ಚಿ 
ಪೆರ್ಚುಗೆಡಲಾಗಿ ಪಸುಃಸಿಂಧ:ವ ಫೀಶಮಂ ಬಳಸಿ ನಿಂದುವು 


ಪೆರ್ಚುಗೆವಡೆ 


ನೀಲಘಚುಗಳೊೋಳಿಯಿ೨ (ಶಾರಪು. 6-೭೯)- [ ವೆರ್ಚು, + ಕೆಡ್ಕು] 
ಪೆರ್ಚುಗೆವಡೆ (ಕ್ರಿ). ವಿಸ್ತಾರಗೊಳ್ಳು : ವಿಶಾಲವಾಗಂ ; " ಅಗ್ಗಲಿಕುಂ- 
ಪೆರ್ಚುಗೆವಡೆದಪುದು ” (ಶನುರ- ೦೫೬ te). [ ಪೆರ್ಚುಗೆ + ಪಡೆ] 
ಪೆರ್ಚುವಡೆ (ಕ್ರಿ). ಹೆಚ್ಚಾಗು ; ಅಧಿಕವುಗು : ತನುಭೋಗಾಯುಷ್ಯಂ 
ಗಳ್‌ ಮನುಷ್ಯರೊಳ್‌ ಪೆರ್ಚುವಡೆಗುಮುತ್ಸರ್ಪಣದೊಳ' (ಶಂಕಾರಾ: 
9-86); ಎರಡುಂ ಪಕ್ಕದ ವಜ್ರವೇದಿಕೆಗಳಂ ಮೆಯ್ಯೆರ್ಚಿಯುಂ ಕ್ಷೀರ 
ಸಾಗರಮುಲ್ಲಂಘಿಸದಂತೆ ಪೆರ್ಚುವಡೆದುಂ ಧರ್ಮಾರ್ಥಮು: ಕಾಮರಾಗರಸಂ 
ಮಾಅದೆ ಚಿತ್ತವೃತ್ತಿಗದು.. ಲೀಲಾಮಾತ್ರಮಾದ:ತೆನಲ್‌ 
ಭೂಚಕ್ರಮಂ ತಾಳ್ವಿದ೦ (ರುಣಪು. ೩-20). (ಪೆಚ್ಚು, 4 ಪಡ್ಕೆ) 
ಪೆರ್ಚುವೆಜು (ಕ್ರಿ). ಆತಿಶಯವಾಗು : ಪೆರ್ಜುವೆತ್ತಪರಂಜಿಗಳಶವನಷ್ಟ 
ಎಧಾರ್ಚನೆಯಿಂದ ಸತ್ಕರಿಸಿ (ಕರಕ. ೦೬-೬೩)- [ ಪೆರ್ಚು, + ಪೆಲ್ಮು] 
ಪೆರ್ಜಡಿ ' ಪೆರ್ಜೆಡಿ ' ನೋ. 
ಪೆರ್ಜಸ (ನಾ). ಹಿರಿದಾದ ಕೀರ್ತಿ,- “ಹೆಸರಂ ; ಪರ್ಜಸಮನೆ ಏಡಿದೆನ್ನನೆ 
ರಣದೆೊಳಬೀವೆಂ (ಶಂಶಕಾ- ೪-6೩); ಚಿಕದೇವನೃಪನಂದು ಪೆರ್ಜಸಮೊಂದಿ 
ಸೊಗವಾಳಂ (ಕ್ರತಿ. ೦-೨೦) [ಪೆರ್‌ (ಆ ಏರಿದ್ಕು) *- ಜಸ] 
ಪೆರ್ಜಾರಂಗಿ (ನಾ). ಒಂದು ಊರಿನ ಹೆಸರೆ ; ಎಡೆದಿಣ್ಣೇ ಸಪ್ತತಿ ಪುತಿ 
ಬದ್ಧಃ ಪೆರ್ಜ್ಸಾರಜು ನಾಮಗ್ರಾಮಸ್ಸರ್ವ್ವಬಾಧ:ಪರಿಹಾರಸಮೇತೋ 
(ತೆನ್ಸಿ ಆರಿ. ೦೯೪೨, ೬೩-೦೦೦; 819) [?) 
ಪೆರ್ಜುಂಕ, ಪೆಜಂಂಕ, ಹೆಜುಂಕ, ಹೆಜ್ಜುಂಕ. ಹೆಜರ೯ಂಕ (ನಾ). 
ಬೆಲೆಬಾಳುವ ಸರಕು, ಪ್ರಾಣಿ. ಧಾನ್ಯ. ಅಂಗಡಿ ಮೊದಲಾದುವುಗಳ 
ಮೇಲೆ ಹಾಕುತ್ತಿದ್ದ ಒಂದು ಬಗೆಯ ತೆರಿಗೆ: ಟಾಣೋಘಸಹಿತಂ 
ಪರ್ಜುಂಕಂ ಬಿಲ್ಕೊಡೆ (ಕಂಕಣ. ೦೯೩೬, ತಾನಗಂ'. ೬೩೩- ೦೪ 976): ಆಯೂರೆ 
ವೆರ್ಜುಂಕವಖವಂಂ ಬಿಟ್ಟು (ಕ್ಕು 60- ೦೯೩೦, ೬೬-೪೬; 1080); ಅತ್ತಿಮರಸಂ 
ಮುರುಲಕ್ಷದಡಕೆಯ ಪೆಜ್ಜ್ಜುಂಕಮ ಬಿಟ್ಟಿ (9. ೫-1, 00೮-೬೬- 
1197). ಪೆಜ್ಜುಂಕ : ಪೆಜ್ಜುಂಕಕ್ಕೆ ದ್ರಮ್ಮ ೧ (ಕಾಂರೇಂ'. ೩-೨೨ ಕಃ 1067): 
ಕೆಜಿಗೆ ಪೆಜ್ಮುಂಕದಲುಯೆರಡುಲಕ್ಕ ವ(೦)ಡಕೆಯಂ ಬಿಟ್ಟರ್‌ (ಇ. 11. 
೪-೫೪; 1072). ಹೆಜುಂಕ : ಹೆಜುಂಕ ವಡರಾವು[ಳೆ]ದ ದಂಡನಾಯಕಂ 
ಕರಿಯ ಮಹೇಸ್ವರದೇವ ಗೋಯಿದರಸರ ಬೆಸದಿ: (೪3: 77, ೦೪-೦೦; ಸು, 
ಉಭಯ ವತಾರ್ಗದೆ ಹೆಜುಂಕ ೫ ೫ ಸುಂಕ (ಎಳ. 17, ಶಿರಾ. 
೬೬-೦೬ 1870)- ಹೆಜ್ಜುಂಕ : ಶ್ರೀಮನ್ಮಹ:ಪ್ರಧಾನಂ ಬೆಳ್ವಲನಾಡ 
ಹೆಜ್ಮುಂಕ ದಂಡನಾಯಕ ಮಲ್ಲಪು (೫ಾಸಶ. ೨೩-೨೯; 991); ಗವಣಕೀಶ್ವರ 
ದೇವರ್ಗ್ಗೆ ಮೂಹಜುಲಕ್ಕ ಅಡಕೆಯ ಸುಂಕ ವಡ್ಮಲಾಉಳ ಹೆಜಂಕವುಂ 
ಬಿಟ್ಟರು (೩983. 12-1, ೨೩6-೪: 2149): ಹೆಜ್ಮುಂಕದ ಆಧಿಕಾರಿ 
ಮಲ್ಲರಸರು (ಎಳ. 1೫, ಕೆಂಗಳೂ. 6-೯; 1440). ಹೆರ್ಜುಂಕ : ವಿನಾಯಕ 
ದೇವರ ನಿವೇದ್ಮ ಕ್ಕೆ ಹೆಜ್ಣ್ಸುಂಕಹಲು ತಿಂಗಳಿಂಗೆ ಪಣವೆರತಂ ಬಿಟ್ಟರು 
(8ೌಇಇ. 12-1, 3೨೩-೩ 1127) ; ವಡ್ಮರಾವುಳದಲೂ ಹೆರ್ಜುಂಕದಲೂ. 
» » * ಕೊಟ್ಟರಂ (8008೪. ೪೦-೦೫ ; 1185) ; ಭತ್ತ ಭ'೧ ಕ್ಕಂ ಹೆರ್ಜುಂಕಂ 
(339. 1X-11, ೪೦೦-೦೬ ; 1366) : ಹನ್ನಿರ್ಡಾಸಿರದ ಹೆರ್ಜ್ಮುಂಕ ಬಿಲ್ಕೊಡೆ 
(ಸ. ೦೯೫೬, ಹೌರಗಂ", 309-239 ; 1) 
ಹೆರ್ಜುಂಕದ ಖೆರ್ಗಡೆ, ಪೆಜ್ಜುಂಕದ ಪೆರ್ಗಡೆ « ಬೆಲೆ ಬಾಳುವ 
ಸರಕು, ಪ್ರಾಣಿ, ಧಾನ್ಯ ಅಂಗಡಿ ಮೊದಲಾದಂವುಗಳ ಮೇಲೆ 
ಹಾಕುವ ತೆರಿಗೆಯನ್ನು ವಸೂಲು ಮಾಡುವ ಅಧಿಕಾರಿ : ಶ್ರೀಮತಿ 
ವೆರ್ಜ್ಹೂಂಕದ ಪೆರ್ಗ್ಗಡೆ ವಾವಣಯ್ಕಂಗಳ ಬೆಸದೆ (8993. 22. ೩9-00 ; 
3088) : ಪೆಜ್ಜುಂದ ಪೆರ್ಗ್ಗಡೆ ಕರಣಂಗಳುಂ ಗ್ರಾಮೇಶ್ವರದೇವರ್ಗ್ಗೆ ., . 
ಬಿಟ್ಟರ್‌ (ಜಳ: 22-11. 098-೩ ; 2099). 
[ಪೆರ್‌ («ಎ ಬರಿದು) + ಸುಂಕ,] 


1179); 


೫೮೨೧ 


ಪೆರ್ದರಿಯಂಗಿ 


ಪೆರ್ಜೆಡಿ, ಪೆರ್ಜಡಿ (ನಾ). ಒಂದು ಊರಿನ ಹೆಸರು: ಶ್ರೀ ಕಾಲಾ 

ವಿರ್ಗ್ಸುರವಡಿಗಳ ಶಿಷ್ಕರ್‌ ತಆ್‌ಕಾಡ ಪೆಜಕ್ಕಿ ಡಿಯ ಮೊದೆಯ ಕಲಾಪಕದ 

ಗುರವಡಿಗರ್ಳ ((ಎಕ. 11, &೩-೨ ; ಸು- 700). ಹೆರ್ಜಡಿ : ಪೆರ್ಜ್ಜಡಿಯ 

ಕಲ್‌ ಯ ಕೆಟಗೆ ಮೂಗಣ್ಣು ಗಂ ಕಟನಿ(ಎಳ, 1೫, ನಾಗಮಂ. ೬೦-೦೨೩: 797).[?) 

6 |ಪೆರ್ಜೆಡೆ (ನಾ)- ನೀಳವಾದ ಜಡೆ : ಉದ್ದವಾದ ಹೆರಳು : ಪೊಳೆವ 

ಪೆರ್ಜೆಡೆಯಲರ್ಮಾಲೆ ಹೊಂಗೆಜ್ಜೆ ಬಿಡಯವಿಲ್ಲದ ಹೊನ್ನಂಡೆಗಾತಿಯರು 
ಬೆಂಗಡೆಯ ಸಾರಿದರು ರುಕ್ಮಿಣಿಯ (ಕೋಹಕ. ೦೪-೬೦). 
[ಪೆ೦್‌ (ಎಪಿರಿದ್ದು) 4+ ಜೆಡೆ (.ಆ ಜಡೆ)? 

ಪೆರ್ಜೆಅಕಿಪು (ನಾ). ದೊಡ್ಡ ಆತಿಥ್ಯ : ಮೂಮೆ ಪೆರ್ಜ್ನೈೆಅಕೆಪು ಪಟ್ಟಿಮು 

ತ್ರಿಭುವನಾಚಾರಿಯೆನ್ನು ಪೆಸರಿಟ್ಟು (ಇ6. ಸ. ೦೬೪-೫; ಸು. ೧ನೆಯ ಕಠ) 

[ಪೆರ್‌ (ಎಪಿರಿದ್ದು) + ಎಸೆಜವು] 

ಪೆರ್ಜೊಡರ್‌, ಹೆಜ್ಜೊಡರ್‌, ಹೆಜ್ಜ್ಡೊಡರು (ನಂ). ೧. ದೊಡ್ಡ 

ದೀವಿಗೆ, _ದೀಪ ; ಇರುಳ ಪೆರ್ಜೊಡರ ಕಜ್ಮಕೆ ಬೇಲ್‌ೇನುಮಿಲ್ಲದಿರಲಾಗ 

ದೀಪದ ಕಲಿಯೆನಾರಂ ತಲೆನವಿರ ಪೆರ್ಜೊಡರೆ ಪತ್ತಿಸಿ (ಉತ. ೬-೨೨). 

೨. ದೊಡ್ಡ ಪಂಜಂ, ದೀವಟಿಗೆ ; ದುರ್ಜಯರ* ಬಡಿವ ಹಜಕೆಗಳ 


30 


ಕೈಗಳೊಳಗಾಂತ ಪೆರ್ಜೊಡರ ಗಡಣದಿಂ . . . ಕೋಂಟೆಯಂ ಕಾದಿರ್ದರು 
(68ಪು. 93-9). ೩. [ತತ್ತ್ವಶಾ]ಚಿದಾಕಾಶದ ದೀಪದ ಕುಡಿ: 
ಚಿಜ್ಜೊ ಕತಿ: ಅಹಿಗಳ್‌ ಪತ್ತಿ ವಂದಾಡುತ್ತಿರೆ ನಡುನೆತ್ತಿಯ 


ಪೆರ್ಜೊಡರನೊರ್ವನೀಕ್ಷಿಸುತಿರ್ದಂ (ಕಾ8ಕೇ. ೦-049)- ಹೆಜ್ಜೊಡರ್‌ : 
೧.  ಮೊಳೆವ ಸಂಧ್ಯಾಂಗನೆಗಬುಧಿ ನಿವಾಳಿಸಲೆಂದು ತಳೆದ ವತಾಣಿಕದ 
ಹೆಜ್ಜೊಡರೊ . . - ಎನಿಸಿ ಕಡೆವಗಲ ರವಿ ಣೆ ಸೊಗಸಿರ್ದನು (ಹಕಳಾ 
೩-೬೩) ; ಹಿಡಿದ ಹೆಜ್ಜೊಡರನಿಂದುಬಿಂಬಂ ಪೋಲ್ಡುದೆ (ಸಿರ್ಕಣ: ೨-೩೪). 
ಹೆಚ್ಚೊಡರು : ೧. ನಡೆಮುಡಿ ಕಣಿಕಿಬೋನ ೪ಳಸ ನ್ನಡಿ ಹೆಹ್ಮೊಡರು 
ವೆರಸಿ ನಿನ್ನ ಬಳಿಗೆ ನೆಡೆವೆಂ (ಕಾಶುಂ. ೬-೦೨8) ; ಅಂಚಿನೊಳುರಿವ ತುಪ್ಪಗಳ 
ಹೆಜ್ಜೊಡರಿಂದ ಸಂಚಿಸಿದ್ದುದು ಶಸ್ತ್ರಪೂಜೆ (ಕ:ಕ. ೨೦-೦೨೭) ; ಬೆಳಗಲಿ 
ಹೆಜ್ಜೊಡರು - (ಇಂತಾಶ. 08೦-೩೭). (ಪೆರ್‌ (ಎಪಿರಿಮ್ಮ) * ಸೊಡರ*] 
ಪೆರ್ಜೋಡೆ (ನಾ). ಅನ:ಭವಸ್ಮೆಯಾದ ಸೂಳಿ: ವೆರ್ಜೊಡೆಯಂತೆ 
ನುಣ್ಣಿತಂ ದೇಟ್ತೂ (ಕಂಶಛಾ- ೬-೬೨ ಠ). [ವೆರ್‌ ( ಎಪಿರಿದ್ದು) * ಜೋಡೆ] 
ಹೆರ್ಜ್ತಾಲೆ (ನಾ). ಉರಿಯನ್ನು ಚಾಚುವ ಜಾಲೆ. -ಅಗ್ಲಿಶಿಖೆ: 
" ಉರಿಯ ಪೆಜರ್ಸ್ವಲೆ ಕೀಲಕಮೆನಲ್‌ ” (ರಂಗ. ೦9-6)- 
[ಪೆರ” (ಹಿರಿದು) ೬ ಜ್ವಾಲೆ) 

ಪೆರ್ತಾಯ್‌ (ನಾ). ಶ್ರೇಷ್ಠಳಾದ ಜನನಿ ; ಹಿರಿಮೆಯುಳ್ಳ ತಾಯಿ : 
ಓ ತಾಯೆ, ಕನ್ನಡದ ಪೆರ್‌ತುಯೆ, ನಮ್ಮಮ್ಮ, ದೇವ, ಸಾಮ್ರಾಜ್ಞಿ 
(ಹೊಂಗಳು- ೦೫. ೦೮) - (ವೆರ್‌ (ಎಒರಿದ್ದು) + ತಾಯ್‌] 

85 [ಪೆರ್ದಂಡೆ (ನಾ). ವಿಶಾಲವಾದ ದಡ: ವಿಸ್ತುರವಾದ ಶೀರ ; 
ಉಪಾಂತದೊಳ್‌ ಪರ್ವಿದ ಪೊಂಗೇದಗೆಯ ರಜದಿಂ ಪುಬ್‌ಲ್ಲಟ್ಟಿದ 
ಪೆರ್ದಂಡೆಗಳೊಳಂ (ರಂತ: 0೦೬). [ವೆರ್‌ (೬ ಏರಿದ್ಳು) 4 ದಂಡೆ) 

ಹೆರ್ದಡಿ (ನಾ). ಉದ್ದವಾದ ಬಡಿಗೆ; ದೊಡ್ಡದಾದ ದೊಣ್ಣೆ: 
ಪಾಣಿಯೊಳಾಂತ ಪೆರ್ದಡಿಗಳ ಲುಬ್ಧ£ಶ್ರೇಣಿ ಬೊಬ್ಬಿಡುತಲೈದಿದುದು 
(ರೋಹತ. ೦೯-೯). [ಪೆರ್‌ (ಇ ಪಿರಿದ್ಕು) * ದಡಿ] 

ಪೆರ್ದರಿ (ನಾ). ದೊಡ್ಡದಾದ 7ಒ*),..ಡೊಗರು : ವಿಜಿ:ಗುವ ದಾಡೆ 
ಯಿಂದಣೆದು ಪೆರ್ದರಿಯಂ ಕರದಿಂದಮೆತ್ತುತುಂ , . . ಬರುಶಿರ್ದುದು 
ಭೇಕರನೊಂದು ಸೂಕರ೦(ಳಾಶ್ಮಸಾ. 6063)- [ಪೆರ್‌(< ಏರಿದ್ದು) + ದರಿ] 

ಪೆರ್ದರಿಯಂಗಿ (ನಾ). (?) ; ಕರಡಿ ರುರುಪ್ರತುನಮುಡು ಬೆಳ್ಳಿಲಿ 
ಪೆರ್ದರಿಯಂಗಿ ಪೆ:ರಣಿಲ್‌ ಮರದಣಿಲೆಂಬಿವಂ ಕೆಡಡಿಯೇ೦ ತಿರುಗಿತ್ತೊ 
ಕಿರಾತಸುಕುಳಂ (ರಕಳು. ೨-೧೨೦). [?) 


40 


4668 


ಪೆರ್ದಲ 


ಪೆರ್ದಲ (ನಂ). ಒಂದು ಸ್ಥಳಧ ಹೆಸರು: ವೆರ್ದೃಲಯಾ ಸೀಮ್ನತಃ 
ಪೂರ್ವ್ವತಃ' (ಎಳ. ೪೫1, ಸೊರವ. ೩೩೨೬ ; ಸು: 420 ಕಂ). (2) 

ಪೆರ್ದಲೆ, ಹೆದ್ದಲೆ (ನಾ). ೧. ದೊಡ್ಡ ತಲೆ: ವೆರ್ದಲೆಯ 
ಕಟ್ಟಿಲುಂಪ್ರೆಗಳುಮಾಗಿ ಮೆಯ್ಕೊಲ್ಲನುನಂರ್ಚಿ[ಯಖಂ] (6ರ. ೧೬೮-೫) ; 
ಪೆರ್ಗರಡಿಯ ಕೊಂತದಿ ₹ಡಿದ ಪೆರ್ಶಲೆಯ ಸಂತಸ ಬಿಡದೆ ಹೊತ್ತಿರ್ದರು 
(ಗೋಹಕ. 06). ಹೆದ್ದಲೆ; ೨. ಮುಖ್ಯನಾದವನಂ: 
ಪ್ರಮುಖ; ಬ್ರಹ್ಮಾ ಚ್ಕುತಾದಿಗಳ ಒಳಗೆ ಹೆಾಕಾಂ. ಹೊ] 
ದ್ವಲೆಯಾಗಿ ಬಾಳ್ವನ ತಲೆಯು ನಿನ್ನಯ ತಲೆಯು ಸರಿಯ (ಸಥ. 
&6-89), [ ಪೆ೦್‌ (< ಏರಿದ್ದು J+ ತಲ್ಲ; ] 

ಪೆರ್ದಸಿ (ನಾ). ದೊಡ್ಡ ಬೆಣೆ, ಗೂಟ; ಪೆರ್ದಸಿಯ ಮೆ:ಲೆ ಮಹಾ 
ದ್ಭುತದಿಂದಮಿದ್ದು . . . ವೇದನೆಗೆ ಸೈರಣೆಗೆಟ್ಟಲುತಿರ್ದ ಭೀತರಂ 
ನೋಚುತ್ತುಂ (ಕರ್ನೂಮ್ಮ, 0೨-೨೦), [ಪೆರ್‌ (ಎ ಪಿರಿದ್ಕು) 4 ದಸಿ) 

ಪೆರ್ದಳಿ (ನಾ). , ದೊಡ್ಡ ದಿಮ್ಮಿಗಳ ಬೇಲಿ; ಸಾಲ್ಗ್ಲೋಡು 'ತರತರದ 
ವೆರ್ದಳಿಯ ದಡ್ಡಿಗಳನುಆಕಿ ಮುಜಂದು . . . ಪುರವನೊಳಪುಗುತಿರ್ವರು 
(ಕೆಂಫ್ರ. ೪3-39). [ಪೆರ್‌ ( ೬ ವಿರಿದ್ಕು) 4 ತಳ್ಳಿ (ಆ ತಟ) ) 

ಹೆರ್ದಾತು? (ನಾ). ಒಂದು ಸ್ವಳವ ಹೆಸರಂ (?) ; ತತ ಆಗತ್ಯ ಕರ್ವೇಸುರಿ 
ಗೋದು ತತ ಪೆರ್ದಾ(?)ತು ತತ ಆಲೆಆ್‌ (96. v1, ೯೩-೩೨; 695). [?) 

ಪೆರ್ದಾರಿ, ಹೆದಾರಿ, ಹೆದ್ದಾರಿ (ನಾ). ದೊಡ್ಡ ಹಾದಿ; 
ಪ್ರಧಾನವಾದ ಬೀದಿ ; ರಾಜಮಾರ್ಗ : “ ವೆರ್ದಾರಿ-ಬಬಾಸಳ್ತು ” 
(ಕಳುತಿ. $. 7. ೩9); ನರಕಕ್ಕೆ ಪೋಪ ಪೆರ್ದುರಿ ಮಹುವ್ಯಸನಕ್ಕೆ 
ಮೂಲಮಟ್‌ವೊಡೆ ಪುಸಿಯಿಂದಂ ಬಿಟ್ಟು ಪಾತಕ ಪೆಅತೊಳವೇ 
(ಕರ್ನಾನ್ಮ. 00-060). ಹೆದಾರಿ; ಪಡುವಲು ಸುಗ್ಗಿಯ ಗದೆಯ 
`ಕೇಟಗಡಿ ಬಡಗಲು ಹೆದಾರಿಯ ಸುಗ್ಗಿಯ ಗದ್ದೆಯ ಹಾಳಿ ಗಡಿ. . 
ಬಿಟ್ಟರು (೪9. 1. 90-90-2: 34179). ಹೆದ್ದಾರಿ: ಪಡುವ ಮೂಲಿಗವ 
ನೆಯ ಹೆ[ದ್ದಾ]ರ ಮೂಡ ಬಡಗ ಮುಖ ಬಂದ ಕೈ ೪೮ (83೩9. ಸ1-1: 
೬೪ ೩8; 1098); ಕೂಗುವ ಕಲ್ಲ ಸಮಾಪದ ಹೆದನ್ಬಿರಿ (ಎಳ, ೪1. ಶರರ. 
೨೬-೨೩೬ ; 2084) ; ವಿವಿಧ ರಾಷ್ಟ್ರಗಳ ನಡುವೆ ಕ್ರಮವಾಗಿ ಹೆದ್ದಾರಿಗಳನ್ನು 
ಊಡಿಸುವುದರ ಮೂಲಕ ಉತ್ತಮವಾದ ಅಂತರರಾಷ್ಟ್ರೀಯ ಹೆದ್ದಾ ರಿ 
ಗಳನ್ನು ನಿರ್ಮಿಸುವುದು ಇಕಾಫೆಯ ಮುಖ್ಯ ಉದ್ದೇಶ (ಅಂಕಸಂ. 96) ; 
ಉದ್ದು ಉರುಳಿದರೆ ಹೆದ್ದುರಿ ದಾಟೀತೇ? (ಗಾರೆ)- 

[ ಪೆಲ್‌ ( ಇ ಷಿರಿದ್ಕು) + ದಾರಿ) 

ಪೆರ್ದಿದಿ (ನಂ). ದೊಡ್ಡ ಚೀಲ: ಪೆಟಲುಪ್ಪಿನ ಪೆರ್ದಿದಿ ಮರ್ದಿದೆಂಬಿವಂ 

ಸುರಿದು . . . ಭಟರಿಂತು ಕಾಮತಿರೆ (ಕೇ, ೬-೦೦೬). 
[ ಪೆರ್‌ (ಎ ಹಿರಿದ್ಯು ) 4 ತಿದಿ) 

ಪೆರ್ದಿನಿ, ಹೆದ್ದೀನ್ಶಿ (ನಾ). ಎಲ್ಲವನ್ನೂ ತಿನ್ನುವವನು ; ಸಿರ್ವಭಕ್ಷಕ : 
“ ಸರ್ವಾನ್ನೀನಃ, ಸರ್ವಭಕ್ಷಃ- ಈ ೨ ಪೆರ್ದಿನಿ [ಣಣ: ಹೆದ್ದೀನಿ] 
(ಕಕಾಯು. ೩6-0೬). ಹೆದ್ದೀನ್ಕಿ: ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. (ಜಿರ್‌ ( ಎ ೩ರಿದ್ದು) + - ತಿನ್ನಿ] 

ಪೆರ್ದುಡುಗೆ (ನಂ). ಬಹಳ ಬೆಲೆಬಾಳುವ ಆಭರಣ ; ಅಮೂಲ್ಯ 
ವಾದ ಒಠವೆ ; ಪಸರಿಸಿದ ತೋರಹಾರದ ಪೊಸವೆಳ್ಹಿಂಗಳುವುನಮರ್ದ 
ಪೆರ್ದುಡುಗೆಗಳೊಳ್‌ ಮಿಶುಗುವ ಪೊಸಮಾಣಿಕವೆಳವಿಸಲುಸುನೊಡಗಾಣ 
ಲಾದುದಾಸ್ಥೂಯಿಕೆಯೊಳ್‌ (ಅಕ್ರ ೯-೩). 

[ಪೆರ್‌ ( “ಪಿರಿದ್ಕು) + ತುಚುಗೆ (ಎ ತೊಡುಗೆ) ) 

ಪೆರ್ದುರ್ಗ (ನಂ). ದೊಡ್ಡ ಕೋಟೆ. - ಕಿಲ್ಲೆ: ಬರುತಿರಲು 
ಮುಂದೊಂದು ಪೆರ್ದುರ್ಗಮಿರಲದರೆ ಬಾಹ್ಮದೊಳೆಸೆದುದುದ್ಕಾನವನಂ 
(ಜಿರೋ. 6-06). [ ಪೆರ್‌ ( ಎ ಫರಿದು, ) + ದುರ್ಗ) 


19 


40 


46 


೫೮೨೨ 


ಪೆರ್ಜೊಡೆ 


ಪೆರ್ದುಜುಬು (ನಾ). ದೊಡ್ಡ ವಂಡಿ, ಗಂಟು ; ಪೂಸಿದ ಗಂಧ 
ನಡುವಿನ ಬಂಕು ವೆರ್ದು[೫ಣಂ ಪೂದು]ಜಿಬು ಉಡಿಜಲ್ಲಿಯುಟ್ಟ 
ಕಾಶೆಯ ಸಬಳಿಗರಂದು ನಡೆದು ಬಂದರು (ಕುಣ: ೦೦-೩೬): 
ಮಾಕ್ತಿಕದ ಹಾರ ಕಿರೀಟ ಪೆರ್ದುಜುಬಿನೊಳೊಪ್ಪುವ ತೋರಮುತ್ತೂಗಳ 
ಇಲಿಸಿದ (ಗೋಹತ - ೦೩-೦೬). 
[ ವೆಂ" (« ಪಿರಿದು) + ತುಜುಬ್ಮು (-ಆತುಟುಂಬ್ಮು) ] 
ಪೆರ್ದೂಲ (ನಂ). ದೊಡ್ಡ ದಿದ್ಮಿಃ ಭಾರಿಯಾದ ತೊಲೆ : ಸಾಲ 
ಡೆಂಕಣಿ . . . ಪೆರ್ದೂಲ ಕಕ್ಕಡವಂದಿ . . . ಜೊತ್ತುಗುಂಡುಗಳ ಜಾಲ 
ವೊಪ್ಪಿಹವು (ಗುರಳ. ೧-೩೦): [ಪೆರ್‌ (ಎ ಪಿರಿದ್ಯು)*-ದೂಲ] 
ಪೆರ್ದೆಪ್ಟ (ನಾಂ). ದೊಡ್ಡದಾದ ಹರಿಗೋಲು,.--ನಾವೆ : ಕಂಡೊಡೆಯಂ 
ಬೇಡರೊಡವರೆ ನೀಡುಂ ಪರಿವ ಪೆರ್ದೊಣಕಗೆಯ್ದಿ ಸಾರ್ದು 
ವೆರ್ದೆಪ್ಪಮನೇಜಕ ನಿಂದು (ಕೀ: ೩-೦೧೪ ಏ). 
[ಪೆರ್‌ (ಎ: ಪಿರಿದ್ದು) + ತೆಪ್ಪ) 
ಪೆರ್ದೆರೆ, ಹೆದ್ದೆರೆ (ನಾ). ೧. ದೊಡ್ಡ ಅಲೆ, “ತರಂಗ : “ಊರ್ಮಿಃ, 
ಉತ್ಕಳಿಕಾ, ಉಲ್ಲೋಲಃ ಕಲ್ಲೋಳಃ, ಲಹರೀ- ಈ ೫ ಪೆರ್ದೆಲೆ”(ಜರಾಯು. 
00೪-೩೦); ಭಯುಕರತರಮಾದ ವಪೆರ್ದೆರೆಗಳಂ ಹಯನಸಂತತಿ . . . 
ನಿರಂತರಂ ತಿರಸ್ಕರಿಸಿರೆ (ಕಂಶ29.- ೦೦-೨0); ಕಣ್ಣೊಳಿಸಿದಳಾಕೆ 
ಪೂಲ್ಲಡಲ ಪೆರ್ದೆರೆಯೊಳ್‌ ಸಿರಿ ನಿಂದಳೆಂಬಿನಂ (ಳಲ್ಮಣ: ೮೯): ಮರ್ದಲ 
ತಾಳಾನುಗಶಿಯೊಳು ನಡೆದಳು ಪೆರ್ದೆರೆಯಂತೆ ಮಂಂದೊತ್ತಿ (ಕರತ. 
3-೪): ಹೆದ್ದೆರೆ : ೧. “ಹೆದ್ದೆರೆ-ಉಲ್ಲೊ'ಲ, 6ಲ್ಲೋಲ'" (೫೫ರ. 8): 
ಅದ್ದೆನದ್ದೆನು ನರಕದುಃಖದ ಹೆದ್ದೆರೆಯ ಹೊನಲಿನಲಿ ($29. ೬-3-೩4) 1 
ಪೆರ್ಗಡಲ ಹೆದ್ದೆರೆಗಳಿದ್ದು ತನ್ನಂ ಕೊಂಡು ಕಾರ್ಗತ್ತಲೋಳದ್ದುವಂತೆ 
(6:6: ೪-೬): ೨. ಅಗಲವಾದ ಪರದೆ. _ಜವನಿಕೆ: ಅಸಹನೀಯ 
ವತೌನದ ಹೆದ್ದೆರೆಯೊಂದು ನಮ್ಮ ನಡುವೆ ಇಳಿಬಿದ್ದಿತು (ನಿರೀಕ್ಷೆ. our): 
[ವೆರ್‌ (ಇಪಿರಿದ್ಳು) + ತೆರೆ] 
ಪೆರ್ದೆವರ್‌, ಹೆದ್ದೆವರು (ನಾ). ಎತ್ತರವಾದ ದಿಣ್ಣೆ, ತಿಟ್ಟು : ಪೆರ್ದೆವ 
ರುದ್ದ ಬಿಬ್ಮುವೆಂಬೆಡೆಯಣಮಿಲ್ಲದೆಯ್ದೆ ಧರೆ ತರ್ಗಿ ಬಟ್‌ಕ್ಕದು ಕೊಳ್ಳ 
ವಾದುದಾ ಪಡೆ ನಡೆಯರಿ್‌ (ಕೆ:ರುಪು. ೦೧-೩೬)- ಹೆದ್ದೆವರು : ಎಗಡ 
ಭೀಮನ . « . ಮುಡುಹು ಸೊ:ಂಕಿದೊಡಾ ಮಹಾದ್ರಿ ಗಳೊಡನೆ ತೋರ 
ಹತರು ಕೆಡೆದುವಡಿಯಿಡಲು ಹಜ್ಜೆಗೆ ತಗ್ಗಿದುದು ನೆಲಸಹಿತ ಹೆದ್ದೆವರು 
(ಕುಶಾ ೦೦-೪). (ಪೆರ್‌ ( ಎ ಏರಿದ) *ತೆವರ್‌ (ಎತೆಮರ್‌,)] 
ಪೆರ್ದೆಸೆ (ನಂ). ಏಳಿಗೆಯ ಕಾಲ; ಅಭ್ಯುದಂಯಾವಸ್ಥೆ : ಸಂಸ್ಕತಿ: 
ಕಳವಿಂ ಧನಲ:ಭಮಾದೊಡಾ ವನಿತೆಯುಮಿಷ್ಟರುಂ ಸುತರುೂನಬಣೈೆದೆ 
ಯೊಳ್‌ ಪುದುಗಳ್ಳನೆಂದು ಭೋಕನೆ ಕಡಿದಿಕ್ಕೆ ವೆರ್ದೆಸೆಯೊಳಲ್ಲದವರ್ಪುದು 
ವಾಗಳಾರ್ಪರೇ (ರರ್ಕಾಳ್ಕು - ೬-೦೩೪). [ವೆಂ (. ಓರಿದ್ದು) -. ದೆಸ್ಮೆ) 
ಪೆರ್ದೊಡವು (ನಾ). ಬಹಳ ಬೆಲೆ ಬಾಳುವ ಆಭರಣ. ಒಡವೆ : 
ವತಾಣಿಕದ ವೆರ್ದೊಡವಿಂ ಪೊಜಪೊಣ್ಮು ವಂಶುಗಳ್‌ ದಾರುಣಕೋಪಪಾವಕನೆ 
ತನ್ನೊಡಲಂ ಸುಡುವಂದ ವಾಾಗೆ (ಕಂಠಾಕೂ: ೦೪-00೬) - 
[ಪೆರ್‌ (ಆ ಏರಿದ್ಮು) *-ತೊಡವು) 
ಪೆರ್ದೊಡೆ, ಹೆದ್ದೊಡೆ, ಹೆರ್ದೊಡೆ (ನು). ಸೊಂಟದಿಂದ ಮಂಡಿಯ 
ವರೆಗಿನ ದೇಹಭಾಗ; ಊರು: “ಊರುಗಳು ಪಿಚಂಡಿಗಳೆನಲು 
ಪೆರ್ದೊಡೆಗೆ ನಾವಂಮಂುಕ್ಕೂಂ” (ಕುಂಗಂಂ, ೯6-0೩); ವೆರ್ದೊಡೆ ಕಟಿ 
ಮಂಬ್ಮೂಡಂ ಪರಡು ಸಂದಿ ನೊಸಲ್‌ ವಣೆ ಣ್‌ €ದಂಪಿವೆಂಬೆಡೆಯನೆ 
ನಟ್ಟುವುರ್ಚಿದ:ವು ನೇರ್ದುವು ಸೀಳ್ಮುವು ಪಾರ್ಥನಂಬುಗಳ್‌ (ಕಂಶಕಾ. 
90-04೬): ನೆನೆಯಿಸ ಕಾಡುಗುಂ ಸತತವಾತನುದಗ್ರ ಲಲಾಟಪಟ್ಟವು . . 
ಆತನ ಬಗೆಗೊಳ್ಳ ಪೆರ್ದೊಡೆಗಳ: (ಗಂ. ೦೦-೦೩); 'ಬಟ್ಟಮುತ್ತುಗಳು 


ಪೆರ್ದೊರೆ 


ಕೇವಣಿಸಿರ್ದ ಪಾರಿಯ ಪಟ್ಟ್ಕಾವಳಿ ಚಲ್ಲಣವ ತೊಟ್ಟು ಪೆರ್ದೊಡೆಗೆ ಕೇಸರಿ 
ಮಧ್ಯಕೆ ಬಿಗಿದುಟ್ಟ ಕಾಸೆಯ ರಣೋತ್ಸವದಿ (ಮೋಹಕ. ೧೨-೪೩): 
ಹೆದ್ದೊಡೆ : ಊರುದಘ್ನ. ಊರುಮಾತ್ರಂ, ಊಮದ್ವಯಂ ಇವು 
ಹೆದ್ದೊಡೆಯ ಉದ್ದವ ಹೆ:ಟುವುದು. (೫30. ೧33); ಹಾಯ್ದು 
ಗದೆ' ಹೆದ್ದೊಡೆಗಳನು ವಿರಿದಯ್ಹಿತವನಿಯನರುಣಜಲದಲಿ ತೊಯ್ದು 
ಧೊಪ್ಪನೆ ಕೆಡೆದನಿಳೆಯಲಿ ಕೌರವರ ರಾಯ (ಕುತ್ಕಾಗ. ೭-೩೦). ಹೆರ್ದೊಡೆ : 
೧. “ ಊರು. ಸಕ್ಕಿ, ಪಿಚಂಡಂ ?-ಈ ೩ ಹೆರ್ದೊಡೆ (ಹಣು 
68-೬0).  ಕಿಲುದೊಡೆ' ಪರಾ. [ಪೆರ್‌ (ಎ ಏರಿದ್ಳು) + ತೊಡ) 

ಪೆರ್ದೊರೆ « ಪೆರ್ದೊಜಕಿ' ನೋ. 

ಪೆರ್ದೊಲೆ (ನು). ದೊಡ್ಡ ದಿವಿ್ಮ್ಮಿ : ಬಲ್ಲುಂಡು ಪೆರ್ದೊಲೆ ಕೊಜಸು 
ಕಾಯ್ದ ಐಂಣಲ ರಾಶಿ (ಕರ್ಮಂಾ- ೩-೨0); ಉರಿವರಿವೆಣ್ಣೆ ಪಂದಿದಲೆ 
ಪೆರ್ದೊಲೆ . . - ಪೆರ್ದಿಡಿಮರ್ದಿವೆಂಬಿದಂ ಸುರಿದು (ರಾ೩ಕೇ. ೩-೦೦೬), 

[ಪೆರ್‌ («ಎ ಪಿರಿದ್ದು) + ತೊಲ್ಮೆ] 

ಪೆರ್ದೊೋಣ', ಪೆದ್ದೊರೆ, ಪೆದ್ದೊಣ, ಪೆರ್ದೊರೆ, ಪೆಲಸ್ಲೋಲ್‌, 
ಹೆದ್ದೊರೆ,, ಹೆದ್ದೊಲ್‌ (ನಾ). ೧. ದೊಡ್ಡ ಹೊಳೆ ; ಮಹಾನದಿ : 
ಎರಡು ಚಿಟ್ಟಿದ ನಸುವೆ ಪರಿವ ಪೆರ್ದೊಜಕಿಯಂತೆ (ರರ್ಕಾತ್ಕು, ೨-೬೬); 
ಗೋಮತಿಯೆಂಬ ವೆರ್ದೊಲ್‌ಯೆ ರಾಮಣೇಯಕ ಶೀತಜಲವೀಂಟಿ 
(6ೋಠಕ. ೩೬-೬೪). ೨. ಕೃಷ್ಣಾನದಿ; [ಪೆರ್ದ್ಮೊ]ಅಕ್ಕ(ಪ]ರೃ[ಂ ] ಮಮ 
ನಾಳುತ್ತ್ರಮಿಟ್ಟು (ಎಇ. 39. ೩೬೨-೦೫; 976); ಅಜಕೆಯ ಗಟ್ಟಗೆಯುಂ 
ವೆರ್ದೊಲ್‌ಯುಂ ಪರಿದಲ್ಲಿ ತದ್ದವಂಡಿಗೆ ತೆಂರಲ್‌ (68. ೦೨-೪೬); 
ಪೆರ್ದೇಅ್‌ಯ ತಡಿಯ ಕೊಪ್ಪದಲು (ಕ್ಕು60. 0೪೨6, ೩೦-೨; 1056) 
ಪೆದ್ದೊರೆ; ೨. ಅವನು ಪೆದ್ದೊರೆಯ ದಂಡೆಯಲ್ಲಿದ್ದಾಗ ಅನುಕೂಲಸ್ಕ 
ನಾಗಿದ್ದ (ಜಾಕುಕ್ತ. ೫9. ಪೆದ್ದೊಆ್‌: ೧. ಇದ್ದೊಟಕ್‌ಯೆಂಬ 
ಪೆದ್ದೊಅ* ತುಂಬಿ ಬರೆ (9ಸಕ.83-43೨) ; ಒಂದುದಿನ ವೆದ್ದೊಳಕಯಂ 
ತುಂಬಿ ಪರಿಪುತ್ತಿರಲು (ಗುಕುತಾ. 08-9)- ಪೆರ್ದೊರೆ : ೧. ಪೆರ್ದೊರೆಗಳಂ 
ಪೇರಡವಿ ಪೆರ್ಬೆಟ್ಟುಗಳನಂತು ನೂರಾರು ವೇರೊರ್ಗಳಂ ದಾಂಟಿ 
(ಕೇತರಾ- ೩-30); ಮುಂಗಾರ ಸಮಯವಿದು ವೆರ್ದೊರೆಯ ನಂಬ 
ಲಾಗದು (0೫೪.೩). ಸಿ ಪೆಣೊಣ್‌: ೨, ಗಂಗಾನ್ವಯ 
ಕಂಳಫಿಳಕಂ ಬೂಆಯ್ಯ ಪೆರ್ಮಾಡಿ ಪೆಜಿಕ್ಟೊಅಕಿ ಮರ್ಯ್ಯಾದೆ ಗಂಗಾವಾಡಿ 
ತೊಂಬತ್ತುಸಾಸಿರಮೂಮಂ ಪ್ರ.ತಿಪಳಳಿಸೆ (93a ೫1-1. ೩೮-೪; 950); 
ಪೆಣ್ಲೋಟ್‌ ಮರ್ಯಾದೆಯಾಗೆ ನಿರಾಕುಳವರಾಳುತ್ತಿರೆ(ಎಇ- ೪2, ೨೩೯-೩;975). 
ಹೆದ್ದೊರೆ,: ೧. ಅಲ್ಪಾಲ್ಪಕಾವ್ಯಗಳ ಭಾವನೆಯ ಹೊನಲಾದರೂ ಆ 
ತೊರೆ ಹೆದ್ದೊರೆಗಳತ್ತಲೇ ಹರಿದುಹೋಗುವುದೆಂಬುದನ್ನೂ ಬಗೆವಡೆದೆವು 
(ಉರೋತ. ೩84); ಸಾಹಿತ್ಯವಾಹಿನಿ ಬತ್ತದ ತೊರೆ. ಅದು. . , ಹೊಳೆ 
ಹಳ್ಳಗಳ ಜೀವಂತವಾಹಿನಿಯನ್ನು ಶಂಂಬಿಕೊಂಡು ಹೆದ್ದೊರೆಯುಗಿ 
ಹರಿಯುುತ್ತದೆ (ಸುರರ. ೨೨9). ೨. ವಿಷ್ಣುವರ್ಧನಪ್ರಭು ಹೆದ್ದೊರೆಯನ್ನು 
ಸೇರಿ, ಆ ನದಿಯಲ್ಲಿ ತಮ್ಮ ಕಾಂಭೋಜಿಯನ್ನೂ ಕತ್ತಿಯನ್ನೂ ತೊಳೆದರು 
(೫೪0. ೨೩). ಹೆದ್ದೋಕ3 : ೧. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ 


ಬರ್ಕು ಹರಿದು ಹೆದ್ದೋ*ೆಯೆ ಕೇಂ? ತುಂಬಿದಂಚಯ್ಯಾ (ಜನರ. ೦೬೯): 


ಹೆದ್ದೋಲ್‌ಯನುಅ? ತಡಿಗೆ ದಾಂಟಿಸುವ ತೋರವಡೆ' ಬಲುದೆಪ್ಪವಿರೆ 
ಮನಹಾರಿ ಸೊರೆಯೋಡಂ ಪಿಡಿದು ತಾಂ ಪಾರವೆಯ್ದುವೆನು (ಜಫ.೬೦-೪೬); 
ಕರಗಿ ಹರಿದಪು ಹೇಮರಸ ಹೆದ್ದೊಜಕಿಯವೊಲು 
೨. ಹುಲಿಗೆ! ಮುನೂಲುಮಂ ಹೆದ್ದೊಆಕಿ ಪರಿಯುನ್ನಮಾಗೆ 
ಯುನ್ತಿನಿತುವುಂ . . - ಸುಖರಾಜ್ಯ್ಮಂಗೆಯ್ಯೂತ್ತಿರೆ (ಎಳ. Xr. sm: 
೩-೦೨; 11497): ಬಾದುರನೊಕ್ಕಲ ಕೊಂಡು ಹೆದ್ದೊೋಟಯ ದಾಂಟಿದನು 
(ಪೆರ್‌ (ಎ ಏರಿದ್ದು) 4 ತೊಣಕ್ಕಿ) 


(ಕೊರರ. 8-6-60) - 


(ಉುರಾಶಾಂ, ೦೮-೦80) * 


೫೮೨೩ 


pS 
ಎ 


40 


466 


ಪೆರ್ಬಂಡಿ 


ಪೆರ್ಧಮ್ಮಿಲ್ಲ (ನಾ). ಇ ಪೆರ್ದುಜುಬು ; ನಿರ್ಮಲ ಬಹಿರ್ಭಾಗದೊಳೆಸೆ 
ವಂತೆ ಪೆರ್ಧಮ್ಮಿಲ್ಲ ಜಡೆಗಳೊಪ್ಪಿದವು (ರೋಹತ: ೦೪-೪೩). 
(ಪೆರ್‌ (ಎಪಿರಿದು) + ಧಮ್ಮಿಲ್ಲ) 
ಪೆರ್ನಂದಿ (ನಾ). ಒಂದು ಬಗೆಯ ನಾಣ್ಯ (?) : ಅವರಾ ಪಡೆಯಂ 
ಪೆರ್ವ್ವಟ್ಟಿಯೂರುನ್ನು ತೆಅ ಪೆರ್ನ್ನನ್ಹಿ ಎರಡು ತೆಜುವುದು (ಎಳ. 1%. 
ಹೆಗ್ಗೆಡ. ೪-೨೨: ಸು: 760)- [?] 
ಪೆರ್ನಗರ (ನಾ). ಒಂದು ಸ್ಥಳದ ಹೆಸೆರಂ: ಅನ್ನರಿಯ ಆಲನ್ನೂರ 
ಪೌರುಳಜಕಿಅ ವೆರ್ನ್ಗಗರಲಂದ್ಧನೇತ ಸಮುರಮಖ:ಖುಖಾಹುತ ಪ್ರಪಾತ 
ಶೂರಪುರುಷ (೩೮: ೪: ೦೩೯-೯; ಸಂ: 738): ಒಮ್ಮೆ) ೧೯೩೪. ೬೯-೦೫: 
ಸು. 768 ನೋ): [ಪೆರ್‌ (ಇಪಿರಿದ್ಕು) 4+ ನಗರ] 
ಪೆರ್ನಗೆ (ನೂ). ಅಧಿಕವಾದ ನಗೆಪಾಟಲು ; ಧನನಾಮಂ ಲೋಕದೊಳ* 
ಪೆರ್ನ್ನಗೆಗೆಡೆಯೆಂನಿಸಿತ್ತುಕ್ಕಟುಾ (ಕಾಜಕೇ: ೬-೪) - [ಪೆರ್‌(ಇಪಿರಿದ್ಕು) + ನಗೆ] 
ಪೆರ್ನರ, ಹೆನ್ನರ (ನಾ). (ದೇಹದೊಳಗಿನ) ಮುಖ್ಯವಾದ ರಕ್ತನಾಳ, 
ಸೆರೆ: ಗೋಣರೆಗಡಿದು ಪೆರ್ವರವಾಂತು ಮಿಡುಕುವ ಪ್ರಾಣದ ಶವಗಳೊಪ್ಪಿ 
ದುವು (ಊಪಕ. ೩0-೬೦). ಹೆನ್ನರ : “ಕರುಂದರದೆಂಬುದು ಕೊರಳ 
ಹೆನ್ನರ” (ಹಾಯು. ೦೦೪-೧೨); ತಲೆ ಕಿವಿಸಂದುಯೆಲ್ವಣ ಪುಷ್ಕ ನೋವಡೆ 
ದಾಹಮಾಗೆ ಮೈ ಬಲಿವಡೆ ಹೆನ್ನರಂ ತೆಗೆಯೆ ಮೂರ್ಛೆಗೆ ಕಣ್ಮತಿ ರಕ್ಷವರಾಗೆ 
(೪ರ ಇ. ೩-೧೩); ಶಿರದೊಳು ಖಡ್ಗವನಿರಿಸಿ ಬಲ್ಜಿನಲೊತ್ತಿ ಘರಿಫರಿ 
ನರಿದು ಹೆನ್ನರವ ಭರದಿ೨ದ ಬಿಡಿಸಿ ಗೋನಾಳಿ ಇಬ್ಬಗಿಯಾಗೆ ಉರವಣಿಸಿತು 
ಬಲುರ:ಧಿರ (ಸಜ೫ಾಂ. ೪-೧0೬). [ಪೆರ್‌ (ಪಿರಿದ್ಳು) 4 ನರ್ಕ (ನರವು) 
ಪೆರ್ನಾವೆ (ನಾ). ದೊಡ್ಡ ತೆಪ್ಪ,- ದೋಣಿ: ಕೆಚ್ಚೆದೆ. «ಲಿ ಕಾಲಾಳುಂ, 
ಮೆಚ್ಚಿನ ಪೆರ್ನಾವೆಗಳುಂ, ಲಾಜರಾಜನಾಣೆಯಾಯ್ತು 1 (ಕಾರಸಿ. ೩-೧): 
'ಪೆರ್ದೆಪ್ಪ' ಪರಾ. [ಪೆರ್‌ (-ಪಿರಿದ್ಳು) 4 ನಾವೆ] 
ಪೆರ್ನೆಣ (ನಾ). ಅಧಿಕವುದ ಕೊಬ್ಬು, ವೆಂದಸ್ಸು : ಪರ್ನೆಣದ 
ಖಂಡದ ಮಾಂಸದ ತಾಣಮಲ್ಲವೀ ಎಂದು ಶರೀರದೊಳಾದ ಅಶುಚಿತ್ವಮಂ 
ಭಾವಿಸಿ (ರರ್ತಾನ್ಕು" 8-36)- (ವೆರ್‌ (ಪಿರಿದ್ಕು) + ನೆಣ] 
ಪೆರ್ನೊಣ (ನಾ). ದೊಡ್ಡ ಜಾತಿಯ ನೊಣ: ಪೆರ್ನೊಣಂಗಳು 
ತಗುಳ್ನೂಅಸಿಯುಂ , .  ಸೈರಿಸಲೂಅದೆ (ರನರ್ಸಿಮ್ಮ. ೩-೭೩). 
[ಪೆರ್‌ (-ಆಪಿರಿದ್ಕು) 4+ ನೊಣ (€ನೊಳವು)) 
ಪೆರ್ನೊರೆ (ನಾ). ಅಧಿಕವುದ ಫೇನ ; ಅತಿಶಯವಾದ ಬಂರುಗು : 
ವೆರ್ನೊರೆ[ಕಕಾಂ- ಪೊನ್ನೊರೆ]ಯಿಂ ತಗುಳ್ಳ ವಿಹತಾಂಬುವ ಬಲ್ಹೊನಲಿಂದಿ 
ರ್ಪಾಅದ ಬಟ್ಟೆಯೊಳೊಕ್ಕ ಪಲ್ಲವನಿಕಾಯದಿನಂದಟಾದು ಕಂಡಾನೆಗಳಾಗಡೆ 
ಪೋದಂದಂ (ಉಾಲ್ಕಾರ- ೬೨೬); ವೆರ್ನೊರೆ ಸೂಸುತ್ತಿರೆ ಭೀರಂ ಸೊಗಯಿ 
ಸಿತ್ತುತ್ಶೇಕರಂ ಸೂಕರಂ (ಕಂದ್ರಜ್ಞಿ. 8-೬೦) - 
(ಪೆರ್‌. ( ಆಹಿರಿದ್ಕು) 4 ನೊರ? 
ಪೆರ್ನೊಸಲ್‌ (ನ). ವಿಶಾಲವಾದ ಹಣೆ: ದೊಡ್ಡ ಹಣೆ : ಪೆಟ್‌ನೆ೧ಸಲ' 
ಪರ್ನೊಸಲಂಗೆ . . . ಸೀತೆ ಕರಾಳಮುಖಯಾದಳ್‌ (6ರ್ಕುಕ. ೩೦-೨೦). 
(ಬೆಲ್‌ (ಹಿರಿದ್ಕು) 4 ನೊಸಲ್‌) 
ಪೆರ್ಪಟ್ಟಪೊಲ (ನಾ). ಒಂದು ಸ್ಥಳದ ಹೆಸರು: ಸ್ವಸ್ತಿಶ್ರೀ ಕೊಜ್ಲುಣಿ 
ಮುತ್ತುರಸ೦* ಕೊಟ್ಟತು ಪೆರ್ಪೃಟ್ಟಪೊಲವರ*್‌ (ಎಳ. ೫ (8): ಶ್ವಿಚಿಕಾ- 
06೬-4; 750) - [? + ಪೊಲ] 
ಪೆರ್ಬಂಟು (ನಾ). ದೊಡ್ಡ ಸೈನ್ಮ... ಪರಿವಾರ : ತಲೆಕೆಬಗುಗಿ ಕಟ್ಟಿದಲ 
ಗೊಜಿಕಿಯನುರ್ಚಿ ಬೀಟಿ ಫಿಮ್ಮಡಿಯೂ ಪಜ್‌ಯೆ ಪೆಜಗಂ ನೋಡುತ್ತುಂ 
ಪರಿವ ಪೆರ್ಬಂಟೂವಂಂ (ಲ(ರಾನ. 8-೦೦೪ ರ): 
[ಪೆರ್‌ ( ಎಪರಿದ್ದು) 4 ಬಂಟು] 
ಪೆರ್ಬಂಡಿ (ನಾ). ದೊಡ್ಡ ಗಾಡಿ,.- ಶಕಟ : ಎತ್ತಲಾ ಪೆರ್ಬಂಡಿ ಬೀಳ.ವು 


ಪೆರ್ಬಂದಿ ೫೮೨೪ ಪೆರ್ಬಾಟಕ್‌ 


ದೆತ್ತಲೀತನ ಮೇಲೆ ಬದುಲವುದೆತ್ತಲೀ ಶಿಶು ಪರಮಪುರುಷನ ಕೃಪೆಯ 
ದಲ್ಲದಡೆ (ರಾಗ. ೦೦-೦೦-೩). [ಪೆರ್‌ (ಎಪಿರಿದ್ದು) + ಬಂಡಿ] 

ಪೆರ್ಬಂದಿ 'ಪೆರ್ವಂದಿ' ನೋ. 

ಪೆರ್ಬಕ್ಕವಾಣ (ನಂ). ಒಬ್ಬಾತನ ಹೆಸರು : ತಸ್ಯ ಸಾಕ್ಷಿಣ ಗಜ್ಗರಾಜಕುಲ 
ಸರಲ ಸ್ಥಾಯಿಕ ಪುರುಷ ಪೆರ್ಬಕ್ಕವುಣಮಜುಗರೆಯ ಸೇನ್ಹಿ )ಕ ಗಂಜೆ 
ನಾಡ ನಿರ್ಗುನ್ಹ ವಂಣಿಯೂಗುರೆಯ ನನಲ ಹೀಂಬಾಲಾದಪಭೃತ್ಕಾಯಾಂ 
(ಎಳ. 1 (7). ೦.೩೨ ; 406). [?) 

ಪೆರ್ಬಕ್ಕಿ 'ವೆರ್ವಕ್ಕಿ' ನೋ. 

ಪೆರ್ಬಟ್ಟ, ಹೆರ್ಬಟ (ನಂ). ಒಂದು ಸ್ಥಳದ ಹೆಸರು; p ಈಗಿನ 
ಕೋಲಾರಜಿಲ್ಲೆ : ಪೆರ್ಬ್ಬಟ್ಟಕ್ಕಂ ಬಿದಿರೂರ ಅಗ್ಗಳಮಿಳಿವಲ್ಲಿ ಅಂಕಕೆ 
ಕಾದಿದ ಬಿದೆಯಿತ್ತ ಸತ್ತನ್‌ (ಎಳ. ಸ. ಶ್ರೀನಿರಾ,. ೨೬-೨೨ ; ಸು. 870). 
ಹೆರ್ಬಟ : ಮಹಿಷವಿಷಯೆ ಹೆರ್ಬಟಗ್ರಾಮ (ಕ್ಕೆ 60 - ೦೯೨೩. ೦೦೮-೦೦;)- 


ಕ 


(?] 


ಪೆರ್ಬಸವು 'ಪೆರ್ವಸ' ನೋ. 

ಪೆರ್ಬಸಿಲ* (ನಾ). ದೊಡ್ಡ ಹೊಟ್ಟೆ ; ವೆರ್ಬಸಿಆುಂ ಕ್ರೂರೇಕ್ಷಣಮಂಂ 
ದನ :ಜಾಕಾರಮನೊಡರಿಸೆ ನಿಶಾಟರರ್ವಿಸಿ ಶೋರ್ಪರಿ್‌ (ಉವ್ಮಾರ, 3೨೦); 
ಉರ್ಬರಿಸಿದ ಪೆರ್ಬಸಿಇ* ನಸು ಕುಸುಂಗಿದ ಬೆನ್‌ (ಕೃತನಿ. ೦೧-೬). 

[ಪೆರ್‌ (<ಪಿರಿದು,) + ಬಸಿಅ* (ಎಬಸಿಟಿ)) 

ಪೆರ್ಬಳ (ನಾ). ಒಂದು ಊರಿನ ಹೆಸರು (2): ಆಗ್ನೇಯದ 
ಎಲಂಚೆಕೂಣ್ಟೆಯಿನ್ಹೆ ಪೂಲಿಕುಣ್ಟೆಯಿನ್ದೆ  ಪೆರ್ಬಳದೊಳಗಣ ಚುದು 
ಪೊಲದಿನ್ನೆ (ಎಕ. ೫ (8). ತಕ್ಕದಿ, ೦೦೬-೬3 । 850). 

[7 ಇದು ' ಪೆರ್ಬಳ್ಳೆ`ದ ಅಪಲಿಖಿತವಿರಬಹುದು) 

ಪೆರ್ಬಳ್ಳ ಪೆರ್ವಳ್ಳೆ' ನೋ. 

ಪೆರ್ಬಳ್ಳಿ, (ನಾ). ವಿಸ್ತುರವಾಗಿ ಹರಡಿದ ಬಳ್ಳಿ ; ಚೆನ್ನಾಗಿ ಹಬ್ಬಿದ 
ಲತೆ: . ಒರ್ವ ಲುಬ್ಬಕಂ . . . ಮರನನೇಅರ್‌ ಸಾಲದೆ ಕಾಲಪಾಶ 
ದಂತೆ ಮುರಿದು ಪರಿದು ಪರ್ವಿದ ವೆರ್ಬಳ್ಳಿಯನಡರ್ದೇಟ (ಗಿಂಳ- 
0-036 ಠ): ಪೆರ್ಬಳ್ಳಿಯ 'ಬಳಿಯನಡರ್ದು ಪಿಡಿಯಲೆಳಸಿ ಫಳಿಲನೆ 
ಸಾರೆವರ್ಪ ಘೋರಲುಬ್ಧಕನಂ ಕಂಡಗಿದು (ರಾ೩ರೇ. 8-88 ವೆ); ಪದಕೆ 
ತೊಡರ್ದೆ ಪೆರ್ಬಳ್ಳಿಗಳ್‌ ಪಾಶದಂತೊಪ್ಪಿರೆ (ಕಾಕುಂತ. ೦೭-೩೬) - 

[ಪೆರ್‌ ( ಆ ಪಿರಿದ್ಕು) 4 ಬಳ್ಳಿ] 

ಪೆರ್ಬಳ್ಳಿ, ' ಪೆರ್ವಳ್ಳಿ ' ನೋ. 

ಫೆರ್ಬ್‌ " ಪೆರ್ವಜ್‌' ನೋ. 

ಪೆರ್ಬಟ್‌ (ನಂ). ಅಮೂಲ್ಯವಾದ ಬಟ್ಟೆ. -ವಸ್ತ್ಯ : ಎಳಸದ್ವಿ 
ಮಲಾಪುರೀ ವರಶ್ರೀನೆಟಿ ನರ್ಶಿಸುತ್ತುಮಿರೆ ತತ್ಯರವಭ್ರಮದಂದವಮಾಯ್ತೂ 
ಮಂದಾನಿಳಸಂಚಳಲ್ಲುಳಿತ ಚೀನದ ವೆರ್ಬುಳಿ£ಪೆರ್ಬಟ್‌ 3 ಎ:ಧಿವಿ:ಧಿ 
ಯೊಳಿ್‌ (ಕುಸುವಷಿ: ೩-೧೦೬). [ಪೆರ್‌ ( ಎಪಿರಿದ್ದು) 4+ ಪಲ) 

ಪೆರ್ಬಾಗಿಲ್‌ ` ಪೆರ್ವಾಗಿಲ್‌ ' ನೋ, 

ಪೆರ್ಬಾಣ (ನಾ). ಒಂದು ಊರಿನ ಹೆಸರು: ವಂಣಿಗ್ರಹಣಂಕಿಯ್ದು 
ಕೊಟ್ಸಾರ್ಪೈರ್ಬಾಣ ಮುುತ್ತರಸರು (ಕ೪0ಿ- ೦೯೪೦, ೧-೩೩; 7%) 
ಪೆರ್ಬಾಣನ ಪಳ್ಳಿಯ ಕೊಣ್ಣ ಶ್ರೀಕೇಸಿಗ » ೫ ೫ ತಲೆನೆಜ೨ಯಲ ಕಟ್ಟಂ 
ಕಟ್ಟುವುದರ್ಕೈೆ ಕೊಟ್ಟ ಸ್ತಿತಿಕ್ರಮವೆನ್ನುವೆನ್ನೊಡೆ (ಎಳ, ೪: (8). ಶ್ರೀರಂಗ: 
€8-03 ; ಸು. 904). "ಪೆರ್ಬಾಟು* ' ಪರಾ. [?) 

ಪೆರ್ಜಾರವ «ಪೆರ್ವಾರ್ವ' ನೋ. 

ಪೆರ್ಬಾರ್ವ ` ಪೆರ್ವಾರ್ವ ' ನೋ. 

ಪೆರ್ಬಾಲ (ನಂ). ಉದ್ದವಾದ ಬಾಲ; ನಿಡಿದಾದ ಬಾಲ: ಪೆರ್ಚಿದ 

ಕೊರಲ” ಪೆರ್ಬಾಲವುದ್ಧಂಡವಕ್ರರದಂ ಮಿಂಚುವ ಮೈಯ" . -- 

ಚೆಲ್ವಾಗೆ ತತ್ಕಾನನಾಾತರದೊಳ್‌ ಪೆರ್ಬುಲಿಯಿರ್ದುದು. (5659. ೭೬)- 

[ ಪೆ೦್‌ (ಆ ಹಿರಿದ್ಕು) 1 ಬಾಲ್ಕ ) 

ಹೆರ್ಬಾವು ' ಪೆರ್ವಾವು ' ನೋ. 

ಪೆರ್ಬಾವುಗ (ನಾ). ದೊಡ್ಡ ಗಂಡುಬೆಕ್ಕು : ಎಲೆ ಮಾರ್ಜಾ ನಿನ್ನ 

ವಕ್ಕಾಲಣ ಬೇಂಟೆಗಾಗಿ ನನ್ಮನೆಯೊಳೀಗ ಪೊಂದಿ ಪೆರ್ಬಾವುಗನು ಪುಮಗಿ 

ಕುಳಿತಿದೆ (ಕಠನೆಹೀ. 0೬-೨೩). [ ಪೆ೦ ( ಆ ಏರಿದ್ದು) * ಬಾವುಗ ] 

ಪೆರ್ಬಾಳ್‌ : ಪೆರ್ಬಾಟು್‌ ' ನೋ. 

ಪೆರ್ಬಾಳು, . ಪೆರ್ವಾಳ್‌ ' ನೋ. 

ಪೆರ್ಬಾಳ್ಕು " ಪೆರ್ಬಾಟು್‌ ' ನೋ. 

ಪೆರ್ಬಾಟ*, ಪೆರ್ಬುಳ್‌, ಪೆರ್ಬಾಳ್ಯು. ಹೆಬ್ಬಾಳ್ಕು (ನಾ). ಒಂದು 

ಸ್ಥಳದ ಹೆಸರಂ: ಪೆರ್ಬ್ಬಾಟ ಉತ್ತವಂಗಾನುನುಣ್ಣರುು ಕುನ್ಹ 

ಗಾವುುಣ್ಣರುಂ (ಎಕ. 2%, ಶ್ರೀರಂಗ. ೦೬೦-3೦; ಸು.- 00) ; ಪೆಬರ್ಸ್ಟಟ 

ನಾಳುತ್ತಮಿಟ್ಟು (ಎಇ. 1೪, ೩8೩-30 ; 978). ಪೆರ್ಬಾಳ್‌ : ಪೆರ್ಬಾಳ 


ಪೆರ್ಬಟ್ಟೆ :ಪೆರ್ವಟ್ಟೆ' ನೋ. 

ಪೆರ್ಬಡಗು 'ಪೆರ್ವಡಗು' ನೋ. 

ಪೆರ್ಬಡಿಕೆ 'ವೆರ್ವಡುಕೆ' ನೋ. 

ಪೆರ್ಬಡಿಗೆ (ನಾ). ದಪ್ಪವಾದ ಕೋಲು.-ದೊಣ್ಣೆ ; ಪಲಗೆ ವೆರ್ಬಡಿಗೆ 
ಎಕ್ಕಟಿಗರ ಮೇಲೆ ಚಿಮ್ಮುವ ಚಮರವ ಲೆಕ್ಕವ ಮಾಡುವರಾರು 
(ಕೋಹಕ- 90.08). [ವೆಲ್‌ (ಎಪಿರಿದ್ದು) 4 ಬಡಿಗೆ] 

ಪೆರ್ಬಡಿಸು (ಕ್ರಿ). ಅಧಿಕವಾಗಿ ಶಬ್ಧ ಮಾಡು; ಜೋರಾಗಿ ಧ್ವನಿ 
ಮಾಡು ; ಗುಡಿಗುಡಿಗಳ ನರ್ತನಗಾತಿಯರೊಳು ಪೆರ್ಬಡಿಸುವ ಗೀತ 
ಶಬ್ದಗಳ ವಡಿ ತಪ್ಪದೆ ಕೋಲ ಚುರಿಗಳಿಂದ ಜಕ್ಕುಡಿ ಮೆಜ್‌ದುವು 
ದೇವಾಲಯದಿ (ನೊೋಹಕ. ೦೪-೭). [ಪೆರ್‌ (ಪಿರಿದ್ದು)) + ಬಡಿಸು] 

ಪೆರ್ಬಡೆ -ಪೆರ್ವಡೆ' ನೋ. 

ಹೆರ್ಬತ್ತಿ (ನಾ). ದಪ್ಪವಾಗಿರುವ ಬತ್ತಿ ; ಆಗಳ” ಪರಿತಂದೊಂದಾಖು 
ಮೇಗಣ್ಣೆಳೆಯಲುರಿವ ವೆರ್ಬ[:೫೦- ರ್ವ]ತ್ತಿಯಂ ಕಚ್ಚಿ ಬೇಯುಂತ್ತಿರೆ 
ಬಾಯ್ವಿಟ್ಟೋಡೆ ಬಿದ್ದತ್ತದು ನಯನದೊಳ" (ರರ್ಶುಶ. ೯-0೬): 

[ವೆರ್‌ (ಲ ಪಿರಿದ್ಮು) 4 ಬತ್ತಿ] 

ಪೆರ್ಬಯಕೆ, ಹೆಬ್ಬಯಕೆ (ನಾ). ೧. ಹಿರಿಯ ಆಸೆ; ಮಹತ್ವಾಕಾಂಕ್ಷೆ. 
೨, ಗರ್ಭಿಣಿಯ ಹಿರಿಯ ಆಸೆ.-ಬಯಕೆ ; ಸ್ವರ್ಭಾನುಭಯವಿರಹಿತ 
ಚಂದ್ರಎದನೆ  ಕೇಳರ್ಭಕಸತಿಯರುಗಮದಿ ಪೆರ್ಬಯಕೆಯ ಭುಕ್ತ 
ನವ್ಮಾಂಬರಗಳ ಗರ್ಭಾಂಗನೆಗುಡಿಸಿದರು (ಕೋಹಕ. ೮೩-೦೦)- ಹೆಬ್ಬಯಕೆ: 
೧. ತಮ್ಮ ತಮ್ಮ ವಿಶಿಷ್ಟಕಾಣಿಕೆಯನ್ನು ಸಲ್ಲಿಸಬೇಕಿಂಬ ಹೆಬ್ಬಯಕೆ 
ಅಂಕುರಿಸುತ್ತದೆ (1ರ: 008) : ದುಪ್ಯಂತನನ್ನು ಅವಳು ವರಿಸಿದ್ದಕ್ಕೆ 
ತಾನು ರಾಜಮಾತೆಯಾಗಬೇಕೆಂಬ ಹೆಬ್ಬಯಕೆಯೊಂದೇ ಮುಖ್ಯ ಕಾರಣ 
(ಕಾನ್ಶಸ. ೨9). [ವೆಲ್‌ (<ಪಿರಿದ್ದು) 4 ಬಯಕ್ಕೆ) 

ಹೆರ್ಬಯಲ್‌ "ಪೆರ್ವಯಲ್‌' ನೋ. 

ಪೆರ್ಬರಿ (ನಾ). ಪಕ್ಕೆಯ ವೇಲ್ಭಾಗ : ವಿಡಿಯಿಂ ಬೆಂಬರಮೆಯ್ದೆ 
ಸೀಟ್ಜ ಶಬಸಂಘಾತಂಗಳಂಗುಷ್ಟದಿಂ ತೆ.ಡೆಯಂ ತಾಪಿನವೆಯ್ಲೆ ವೋಲ್ಡ 
ಪೆಣಗಳ* ಬೆರ್ವಟ್ಟೆಯಂ ಮುಟ್ಟಿ ವೆಂಯ್ಚಿಡೆ ಭಾಳಾಗ್ರಮನೆಯ್ದೆ ಬಿಟ್ಟ 
ಕುಣಪವ್ರಾ ತಂಗಳು ಬಚ್ಚೆಯೊಳ"' ಮಡದಿಂ ಪೆರ್ಬರಿಗೆಯ್ದೆ ನೇರ್ದ 
ಭೃತಕವ್ಕೂಹಂ ₹ರಂ ಭೀಕರಂ (ಊೀರಾನ- ೬-೭) 

(ಪೆರ್‌ (ಖರಿದ್ಕು) 4 ಒರಿ 

ಪರ್ಬಲ "ವೆರ್ವಲ' ನೋ. 

ಪೆರ್ಬಲೆ :ಪೆರ್ವಲೆ' ನೋ. 

ಹೆರ್ಬಸ 'ಪೆರ್ವಸ' ನೋ. 


೩5 


ಪೆರ್ಬಿಟಿ 


ಓ) 


ಶ್ರೀಸ್ತಯಂಭು ದಕ್ಷಿಣ ಸೋಮನಾಥದೆ:ವರ ಮಠದಾಚಾರ್ಯ್ಯರ್‌ (ಸಳ. 
x1-ii, 04೪-೩0 ; 1006). ಪೆರ್ಬಾಳ್ಮು : ಶ್ರೀಮತ್ಯನ್ನಯ್ಯ ಚರಿತ್ರ 
ವಳ್ಳಿಯು ಮಂ ಪೆಬರ್ಟ್ಟಿಳುಮುಂ ಬಿದಿರುವಳ್ಳಿಯು ಧುರದೊಳೆ ಕೊಣ್ಣು 
(ಎಕೆ. 71. ಶತ್ರು. ೪೯-60 ; 947). ಹೆಬ್ಬಾಳ್ಕು : ಶಿನಲಿಂಗದೇವರ್ಗ್ಗೆ 
ಆನಾಡ ಬಳಿಯ ಕಂಪಣಂ ಹೆಬ್ಬಾಳು ಹಂನೆರಡಜಕೊಳಗಣ ನಾಗವೂಡವಂಂ 
ಸರ್ಬ್ಬನಮಶ್ಶ್ಯಂ ದಾಡಿ (ಕಣಾ. 5-೩೬ ; 1147)- 
[ಪೆ೦ (ಆ ಪಿರಿದ್ಮು ) * ಪಾಟು) 
ಪೆರ್ಬಿಟ್ಟಿ (ನಾ). ಪ್ರತಿಫಲವಿಲ್ಲದೆ ಮಾಡುವ ಅಧಿಕವಾದ ಕಾಯೆಕ : 
ಓರಂತೀ ದೇಹಮಂ ರಕ್ಷಿಸುವತಿಭರದಿದುಳ್ತು ತೆತ್ತುಂ ಸತೇಜಕ್ಕಾರೇನಂ 
ಹೇಳ್ಲೊತಂ ಕೈಮುಗಿದು ಸುಗಿದು ಪೆರ್ಬಿಟ್ಟಿಯಂ ಪೊತ್ತು (6೪ರ: ೧)- 
[ ಪೆರ್‌ (ಎ ಪಿರಿದ್ಮು) ಬಿಟ್ಟಿ ] 
ಪೆರ್ಬಿಡಿ ' ಪೆರ್ವಿಡಿ ' ನೋ. 
ಪೆರ್ಬದಿರ್‌ ` ಪೆರ್ವಿದಿರ್‌ ' ನೋ. 
ಪೆರ್ಬಲ (ನಾ). ದೊಡ್ಡ ಕಂಡಿ, ರಂಧ್ರ : ``ಪೆರ್ಬಿಲಂ ಬಿಲಸಗ್ಗಮುಂ 
ಬಿಲದ್ವಾರಮೆಂದು” (ಕಳ್ಳಿ. ೪೭); ಬಿಲದ್ವಾರ . . . ಪೆರ್ಬಿಲ (ಕಳುರ- 
೨೪6 ಪ್ರಯೋ): [ಪೆರ್‌ ( ಹಿರಿದು) ಬಿಲ] 
ಪೆರ್ಬಿಸಿಲ" ' ಪೆರ್ದಿಸಿಲ್‌ ' ನೋ. 
ಪೆರ್ಬಿಳ್ಗೆ ? (ನಾ). (?) : ಲೋಕದಲ್ಲಿ ಪಾರ್ದರಾದವರೊರ್ಮೆಯುಂ 
ಮಣ್ಣೀರು ಪೆರ್ಬಿಳ್ಳಿ ಬಿಸಮಾದಿಯಾದ ನಿಹಿದ್ಧವಸ್ಸು ಗಳನೊಂದಿನಿಸುಂ 
ಕಾಮಿಸಿ ಭಕ್ಷಣೆಗೆಯ್ಮಲಾಗದು (ರಾರೆಂ32- ೨೬೪) - [?] 
ಪೆರ್ಬುಡಿಕೆ (ನಾ). ದೊಡ್ಡ ಕುಕ್ಕೆ : ಪೆರ್ಬು[ಕಾ೫ಂ. ರ್ಬ]ದಿಕೆಯೊಳಿರ್ವ 
ಗುಂದಿ ನಸುಗೆತ್ತುವ ಮಾನ್ಸಳ್‌ (ಸೂಕ್ತಿಸು- ೩-೦೬೭) - 
[ಪೆರ್‌ ( ಎಪಿರಿದು,) 4 ಪುಡಿಕೆ] 
ಪೆರ್ಬುಣ್‌ (ನಾ). ದೊಡ್ಡ ಗಾಯ : ತಣುದುಕೊಳೆ ದೋಣಿವೋಗಿರ್ದ 
ಪೆರ್ಬುಣ್ಣಳಿಂ (ಕಾದಂಉ:- 3೬೦) ; ಪಡಿಕೆಯಂತೆ ನಾಣುಶಿರ್ಪ ಪೆರ್ಬುಣ್ಣಳಂ 
* ಅದ್ಭುತಮಾಗೆ (ರರ್ಮಾರ್ಗು- ೪-೭3): [ಪೆರ್‌ (ಎ ಪರಿದು,) 4 ಪಣ್‌) 
ಪೆರ್ಬುತ್ತು ಕ ಪೆರ್ವತ್ತು > ನೋ. 
ಪೆರ್ಬುಲಿ ' ಪೆರ್ವಲಿ ' ನೋ. 
ಪೆರ್ಬುಸಿ, ಹೆಬ್ಬುಸಿ (ನಾ). ದೊಡ್ಡ ಸುಳ್ಳು ; ಎನಗಿದಯುಕ್ತಮೆಂದಿ 
ರದೆ ಪೆರ್ಬುಸಿಯೊಳ್ಬುದಿದಿರ್ದ ಧರ್ಮುನಂದನನನೆ ಧರ್ಮನಂದನನೆನಲ್‌ 
(ಗಾಡಾ: 4-೩೨) : ಮಾತಾಡದಿರೊಂದುವುಂ ಮಜ್‌ದು ಪೆರ್ಬುಸಿಯಂ 
(ರರ್ಮಾಮ್ಮ - 8೩.೭೫) ; ಪಸಿಕನಿವಂ ಪೆರ್ಬುಸಿಯನೆ ಪೇಳ್ದಪಂ 
(ಪೈತ೭. ೩6-033). ಹೆಬ್ಬುಸಿ : ಹೆಬ್ಬುಸಿಯ ಕೇಳಲ್ಪಾರದು (6ಕ್ಕತ್ಯ- 
೯-೭-೩೫) : ಅಸಮ ಸಸಿರಂಯರೊಳು ಹೆಬ್ಬು ಸಿಯ ಬಿರದಂಗಳೇಕೆ (ಕೊಳ್ಳ. 
೦೫೪)- [ಪೆ೦” (೬ ಪಿರಿದ್ಕು) + ಪುಸಿ, ) 
ಪೆರ್ಬೆಟ್ಟ, ಪೆರ್ಬೆಟ್ಟು, ಪೆರ್ವೆಟ್ಟು, ಹೆಬ್ಬೆಟ್ಟ. ಹೆಬ್ಬೆಟ್ಟು, (ನಾ). 
೧. ದೊಡ್ಡ ಬೆಟ್ಟ; ಮಹಾಪರ್ವತ : ಲುಬ್ಧಕರು ಕೊಟ್ಟ 
ರೊಂದೊಂದು ಕೂರ್ಗಣೆಗಳು ಬಿದ್ದು ಪೆರ್ಬೆಟ್ಟಕೆ ವಿ:ಗಿಲಾದುದೆನಿಸಿ 
(ರೋಶಶ. ೦೯-೩6) : ಭರೆತಂ ಮಹೀತಳಕೆ ಬಿದ್ದು ಮುರ್ಛೆಯೆೊಳಿರಲೈ 
ವಿಗಡಹನುಮಂ ರಂಡು ಕಿತ್ತು ಪೆರ್ಬೆಟ್ಟಿಮಂ ನೆಗಪಿ ತಂದರ್ಭಕನ 
ಮೇಲಿಡಲ್ಕೆ (ಕೈಬಳಾ. ೨೦-೨೦). ಶಿ. (ಆಲಂ) ಅತ್ಯಂತ ಭಾರ 
ವಾದುದು ; ಮುಪ್ತಡಸಿರ್ದಾತಗೆ ಪೆಣ್ಣು ಬೆಟ್ಟ ರುಣವೇ ವೆರ್ಬೆಟ್ಮ 
ಮೂಲೋಕದೊಳ್‌ (ಸೋಶೇಶ- ಇ). ಪೆರ್ಬೆಟ್ಟು : ೧. ಸುವೇಗನ 
ಬಲೌಘಕಿದಿರಿಟ್ಟು ನಿಂದಂ ಭೀಮನುತ್ಸಾಹದಿಂದೆ ಪೆರ್ಬೆಟ್ಟೊತ್ತಿ ನೂಕುವ 
ಮಹಾವಾತಘಫಾತಮಂ ತಡೆದೊಲೆಯದಿಪ್ಪಂತಿರೆ (ಕೈಟಳಾ- ೪-೪); 
ಪೆ:ರಡಎ ಪೆರ್ಬೆಟ್ಟುಗಳನಂತು ನೂರಾರು ಪೇರೂರ್ಗಕಂ ದಾಂಟಿ 


೫೮೨೫ 


10 


45 


ಪೆರ್ಬೊನಲು 


ಪೂರ್ವದಿಜ್ಮುಖನಾಗಿ ನಡೆದನಾ ಶತ್ರುಫ್ನನು (ಕೇತರಾ: ೬-೩೦). 
ಪೆರ್ವೆಟ್ಟು : ೧. ಕಲ್ಲುಗೆಗೊಣ್ಮ ಪೆರ್ವೆಟು 1 ಧರಾತಳಕೆ ಸರಿಯಾದವು 
(ಎಕ. 11: ೦೪೩-೦೦; 1131). ಹೆಚ್ಚೆಟ್ಟಿ : ೧. ಕಣ್ಮೆಂಬ ಕೂರ್ಗಣೆಯನು 
ಉಬ್ಬರವ ಸಾಹಸದೊಳಳವಡಿಸಿಕೊಂಡು ಬಿಡದಬ್ಬರಿಸಿ ಸೊ:ವಿ ತಂದವರ 
ಬಲ್ಲೊಲೆಯೆ:ಬ ಹೆಬ್ಬೆಟ್ಟದೆಡೆಯಿನಉುಬಿನೊಳ್ಳೆ ಡಪುತಿಹನಲ್ಲಿ ವಿಟರಕ್ಷಿಮೃಗ 
ಕುಲವನು (ಕೈ ಬರಾ. ೬-0೭) ; ಗಗನದೊಳ್ತನ್ನ ರಥಮಂ ಬಿಟ್ಟು ಹೆಬ್ಬೆಟ್ಟ 
ದಂತಿನನ ಮಸ್ತಕದ ಮೇಲೆ ಬೀಳಲ್ಕೆ (ಕೈಬಣಾ. ೨೩-೨೦). ಹೆಬ್ಬೆಟ್ಟು, : 
೧. ಅಶ್ವಹೇಷಾರ್ಭಟವುುಮಿಭಘಟಾಘೀಂಕೃತಿಯುವೆ:;ಕ ರಾಗಿ ಉಬ್ಬೆದ್ದು 
ಹಬ್ಬುತ್ತೆ ಭೋರನೆಣ್ಣೆಸೆಯೊಳಂ ಹೆಬ್ಬೆಟ್ಟುಗಳ ಗುಹೆಗಳೊಳಗೆ ಮೊಳ 
ಗಿದುವು (ಕೇತರಾ- 0೫-೪೩). [ಪೆರ್‌ (ಆ ಪಿಂದ್ಯು) + ಬೆಟ್ಟ] 

ಪೆರ್ಬೆಟ್ಟು ' ಪೆರ್ಬೆಟ್ಟ' ನೋ. 

ಪೆರ್ಬೆಡೆ ` ಪೆರ್ವೆಡೆ' ನೋ. 

ಪೆರ್ಜೆಣ 'ಪೆರ್ವೆಣ' ನೋ. 

ಪೆರ್ಬೆಣ್ಣಯ (ನಾ). ಒಬ್ಬುತನ ಹೆಸರು: 
ನೊಟಂಬಾಧಿರಂಜಂ `ಪೆರ್ಬೈಣ್ಣಯಂ 


ಶ್ರೀಮತ್ತಡೆಯಂಕಕಾಅ 

(ಎಳ. ೫, ನಂುಳ09- 3೦೮-೧೦; 
1000). [? + ಆಯ್ಕ ( ಆ ಅಯ್ಕ್ಯ)] 

ಪೆರ್ಬೆಲೆ .ಪೆರ್ವೆಲೆ' ನೋ. 

ಪೆರ್ಬೆಳಸು 'ಪೆರ್ವೆಳಸು' ನೋ. 

ಪೆರ್ಬೊಗೆ, ಹೆಬ್ಬೊಗೆ (ನಾ). ದಟ್ಟವಾದ ಹೊಗೆ, -ಧೂಮ : ಏಳು 
ನೂಆತ್‌ ಭೂತಂಗಳುದುಭಟನ ಸುಡುವ ಪೆರ್ಬೊಗೆ ತಾಗಲೊಡನಾ ಮೃಡನ 
ಕೈಲಾಸಕ್ಕೆ ಪೋದವು (ಬಸಪ್ಪ. ೨೭೨೦೪). ಹೆಬ್ಬೊಗೆ : ಹೆಬ್ಬೊ ಗೆಯನಡಗಿ 
ಸುತ ಹಿರಿಯುರಿ ಹಬ್ಬುತ,. , . ಇರಲು (0ಸಫ್ರು. ೪೪-೨೦): 

[ಪೆರ್‌ ( < ಪಿರಿದ್ದು) + ಪೊಗೆ) 

ಪೆರ್ಜೊಟ್ಟು, ಪೆಬ್ಬೆಟ್ಪ, ಹೆಬ್ಬೆಟ್ಟು,, ಹೆಬ್ಬೊಟ್ಟು (ನಾ). ಕೈ ಮತ್ತು 
ಕಾಲಂಗಳಲ್ಲಿರುವ ದಪ್ಪನಾದ ಮೊದಲನೆಯ ಬೆಟ್ಟು; ಅಂಗುಷ್ಮ ; 
ಹೆಬ್ಬೆರಳು : ನೆಟ್ಟನೆ ಪೆರ್ಜೊಟ್ಟಿಂ ಮುಣಿಕಟ್ಟೆಂಗಿಳಿ ತಂದ ಸಂದಿಯಲ್ಲಿಯ 
ಸೆರೆಯಿಂ ಮುಟ್ಟಿದೊಡೆ ಮಿಡಿಯದಿರ್ದೊಡೆ ನಿಟ್ಟಯನ್ಸುಗೆ ಅಯ್ದ ತಿಂಗ 
೪ಂಯುಕ್ರಮಮಂ(ಶಣಕ- ೩೫೬): ಸಂಟ್ಟೂಂಚೆಯಂ ಕನಿಷ್ಮಾ ೦ಗುಲಕೆ ನಾಲ್ಕು 
ಪರ್ಬೊಟ್ಟಿಗೈದು (ರುಂಗಣ. 0೦೬-೭): ಪೆಬ್ಬೆಟ್ಟು : ಸಣ್ಣ ಬೆರಳ ಶಕ್ತಿ 
ಯಿಂತು ಪೆಬೈಟ್ಟಿನ ಬಣ್ಣಿತೆಂತುಟೊ ಮುಖ್ಟಿಯೆಂತೊ (ಕರತ, ೪೯-05೬). 
ಹೆಬ್ಬೆಟ್ಟು, : ತರ್ಜನಿ. ಪ್ರದೇಶಿನಿ-ಈ ೨ ಹೆಬ್ಬೆಟ್ಟಿನ ಒತ್ತಿನ ಬೆರಲ 
ಪೆಸರು (೫೩0. 030); ಈ ಭಾಷೆ ಹುಸಿಯಾಗೆ ಹೆಬ್ಬೆಟ್ಟು ಮಿ ಬೇವುದು 
(ಸರಕಾ, ೩-೦೩); ಹೆಬ್ಬೆಟ್ಟುಗಳು, ಪವತಳಗಳು . , . ಶಿರಸ್ಸು ಮುಂತಾದ 
ಸ್ಥಾನಗಳೇ ಸ್ವ್ರೀಯರುಗಳಿಗೆ ಕಳಾಸ್ಫಾನಗಳೆನಿಸಿಕೊಂಬವು (ಸಳವೈ. ೬೦): 
ಕರದ ಹೆಬೈಟ್ಟ ಬಾಯೊಳಗಿಟ್ಟ ವಟಪತ್ರಶಯನನಂತೊಪ್ಪಿದರ್‌ ಸುಕು 
ಮಾರಕ೦* (ಕರಕ. ೨-೩೦); ಹಿಡಿ ಹಿಡಿದರೆ ಹೆಬ್ಬೆಟ್ಟು ಹೊರಗೆ (ಗಾರೆ). 
ಹೆಬ್ಬೊಟ್ಟು : ಇಂಡಿಯನರು ನಡೆಯುವಾಗ ಹೆಬ್ಬೊಟ್ಟು ಮೇಲಕ್ಕೆ 
ಎತ್ತುವುದಿಲ್ಲ (ಮುಂಂಯಿ. ೩-೪೪): 

ಹೆಚ್ಚೆಟ್ಟಯ್ಯಎಸಹಿಗೆ ಬದಲು ಎಡಗೈ ಹೆಬ್ಬೆಟ್ಟನ್ನು ಒತ್ತುವ 

ವನಂ : ತನ್ನಂತೆ ಮಗ ಹೆಬ್ಬೆಟ್ಟಯ್ಕನಾಗದಿರಲಿ ಎಂದೆ ಮಗನನ್ನು 
ಟೆನ್ನಾಗಿ ಓದಿಸಿದನು (6). ಹೆಜ್ಬೆಟ್ಟಿನವರು ಇ ಸಹಿಗೆ ಬದಲು ಎಡಗೈ 
ಹೆಬ್ಬೆಟ್ಟನ್ನು ಒತ್ರವವರು: ಆ ಹಳ್ಳಿಯಲ್ಲಿದ್ದ ಮುಕ್ಕಾಲು ಭಾಗ 
ಜನರೆಲ್ಲ ಹೆಬ್ಬೆಟ್ಟಿನವರೇ (89). (ಪೆರ್‌ ( < ಪಿರಿದ್ಳು) 4 ಬೊಟ್ಟು] 

ಪೆರ್ಬೊಡೆಯ "ವೆರ್ಮ್ವೊಡೆಯ'” ನೋ. 

ಪೆರ್ಚೊನಲ್‌ :ಪೆರ್ವೊನಲ್‌' ನೋ. 

ಹೆರ್ಚೊನಲು (ಪೆರ್ವೊನಲ್‌' ನೋ. 


32 


ಹಸೆರ್ಬೊಲ 


ಪೆರ್ಬೊಲ (ನಾ). ವಿಶಾಲವಾದ. ಜಮಿಸಾನು ; ವಿಸ್ತಾರವಾದ ಭೂಮಿ: 
ಕಣ್ಣೆ ಸೊಗಸಾದುದಳಿದಮರರಟ್ಟೆಯ ಬೆಳಸು ತ್ರಿಪುರದ ಮಹಾಬಯಲ 
ಪೆರ್ಬೊಲದೊಳು (ಕಪು. 99-೩6), (ವೆರ್‌ ( ಎ ಏರಿದ್ಕು) 4 ಪೊಲ) 
ಹೆರ್ಬೊಲಸು (ನಾ). ಅಧಿಕವಾದ ಹೇಸಿಗೆ,__ಹೊಲಸು : ಕುಮುದ 
ಶೇಖರ ಜಲಕೇಳಿಲೀಲೆಯಲಿ ತರುಣಿಸಹಿತಲಿರೆ ವರಮುನಿ ಶಖಸಲು ಶರೀರ 
ಪೆರ್ಬೊಲಸಾದಂತೆ (ಕೈಕೆಕೇ- ೨-೨೪)- [ವೆಲ್‌ (ಓಏರಿಮ್ಮು) 4+ ಪೊಲಸು) 
ಪೆರ್ಬೊಳಲು  ವೆರ್ಮೊಟಲ" ' ನೋ. 
ಪೆರ್ಜೊಳೆ * ಪೆರ್ವೊಳೆ ' ನೋ. 
ಪೆರ್ಭೆಯ (ನಾ). ಅಧಿಕವಾದ ಹೆದರಿಕೆ. - ಅಂಜಿಕೆ: ನನ್ನೆಚ್ಚರಿಸಿತು 
ಒಂದರೆಜಾವ ಬೆದೆಗಾಲದ ಹಮ್ಮೆ ಇಸಿಕೆಯೊಳಗೆ ಪೆರ್ಭಯದಂಬಾಸಂರುತಿ 
ಯೊಳಗೆ (ಗೀತ. ೬೬-೪). [ಪೆರ್‌ (ಆ ಪಿನಿದ್ಮು) 4+ ಭಯ) 
ಪೆರ್ಭಾಗ್ಯ (ನಾ). ಅತಿಶಯವಾದ ನಿಧಿ,-ಸಂಪತ್ತು: ಗರ್ಭದೊಳಿದ್ದುದು 
ಮೊದಲಾಗಿ ಫಾವೆಮಗರ್ಭಕನಾಗುವನೆಂದು ಪೆರ್ಭಾಗ್ಮದಂತೆ ಹಾರೈಪೆವು 
ನೀವೆಮ್ಮ ನಿರ್ಭಾಗ್ಯ ಮಾಡಿಹೋಗುವಿರಿ (666. ೪8-0೦೭). 
(ವೆರ್‌ (ಆ ಹಿರಿದ್ಕು) 4 ಭಾಗ್ಯ] 
ಪೆರ್ಭುಜ (ನಾ). ವಿಶಿಲವಾದ ಭುಜ. -ಹೆಗಲು : ಮಂಡೆಯನೊತ್ತಿ 
ವೆರ್ಭುಜಗಳನೆೊರಸಿ (ಕೋಕ6- ೦೨-೯೦)- (ವೆರ್‌ ( ಎಪರಿಮ, ) 4 ಭುಜ] 
ಪೆರ್ಭೂತ (ನಾ). ದೊಡ್ಡ ದೆವ್ವ; ಪೆಡಂಭೂತ : ಹಸುರ್ಬಯಲು, 
ಪೆರ್ಭೂತ... ಎಂಬಂತಹ ಪ್ರಯೋಗಗಳನ್ನು ಕುರಿತು ಶುದ್ಧ ವೈಯಾಕರಣಿ 
ಗಳು, ಭಾಷೆಯು ಮಡಿವಂತರು ಏನೆಂದುಕೊಳ್ಳುವರೋ! (ಕಾಸರೂ- ೦೭೨); 
ತನ್ನ ಮನಸ್ಸು ಕಲ್ಪಿಸಿದ್ದ ಭೀತಿಯೊಂದು ಪೆರ್ಭೂತವಂತೆ ಅವಳ ಮನಸ್ಸ 
ನೆಲ ಕತ್ತಲೆ ಮಾಡಿದ್ದಿತು (ಕಾಂಕತಾ, ೬ಎ). 
[ಪೆರ್‌ (ಎಪರಿದ್ಮ) 4 ಭೂತ) 
ಪೆರ್ಮ,. ಪೆಮ್ಮ,. ಹೆಮ್ಮ (ನಾ). ೧: ಮಹಿಮೆಯುಳ್ಳವನಂ; ಹಿರಿಯ: 
ಪೆರ್ಮ ನಿನ್ನ ದರ್ಶನಮಾಯ್ತು: ಜಯಮಾಯನ್ನು ಇನ್ನೆನಗೆ (6ಕ್ಕಕ್ಕಾ. ೨-೨೦). 
ವಿ. ಒಬ್ಬಾತನ ಹೆನರು ; ಸ್ವಸ್ತಿಶ್ರೀ ಕಡ್ಡಾಣೆ ಪೆವರ್ಮನ್‌ ಸುಮ್ರಾಜ್ಕಂ 
ಗೆಯೆ (ಎಳ. (9), ಕಾಕಾರು. ೦೩೦-೦; ತು. 780). ಪೆಮ್ಮ,: 
೩. ಹೆಚ್ಚು; ಆಧಿಕ್ಕ : “ಅಧಿಕದೆೊಳ' ಪೆಮ್ಮವೆನಿಕುಂ” (೪80. ೦೨೩). 
ಹೆಮ್ಮ : ಪಿ. ಅವಂ ಎಾಲಿತಧರ್ಮ್ವ್ಯಂ ಪ್ರಭುಪ್ರಧಾನಂ ಹೆಮ್ಮಂ 
(ಕೊಳ್ಳಾಕಾ- 34-4೪ ; 1): ಕಾಣೂರ್ಗ್ಗಣ ಬಿನವಾಸೋ ನಿವಿರ್ಕ್ಮತಂ ಹೆಮ್ಮ 
ಭೂಭೃತಃ (ಎಳ: 11, ತಿಕಕೊ. ೩೨-೨೨ ; 11189): ೪. ದೊಡ್ಡದು (?): 
"ಹೆಮ್ಮಧೇನು' ಪರಾ. [ಪೆರ್ಮೆ4 -ಅ,) 
ಪೆರ್ಮ (ನಾ). ಧನ; ಸಂಪತ್ತು: ಪೆಮ್ಮ್ಮಂಬಡೆದುಂ ವಂಡಗಿದೊ 
ಡೊರ್ಮೇಯೆ ತಾಂ ಕಿಡುಗುಮೆಂದು ರೇವಗವುಂಡಂ ಧರ್ಮ್ಮೂಕ್ಕೆ ತವಿಸಿ 
ಧನಮಂ ನಿರ್ವ್ಮಸಿದಂ ಶಿವಗೃಹಂಗಳು ಮಂದದಿಂದಂ (೫ 1x! 
೨೪೪-೩೬೩೦: 1147): (?) 
ಪೆರ್ಮಂದೆ (ನಾ). ದೊಡ್ಡ ಹಿಂಡು, ಗುಂಪು: 
ಸಮುದಯಂ; ಪುರುಲೆಗಳ ಪೆರ್ವೂಂದೆ (ಕಶ್ರ್ರಾಂಗ. 
( ಪೆರ್‌ (ಹಿರಿದು) 4 ಮಂದೆ) 
ಹೆರ್ಮುಕ್ಕಿ (ನಾ). ಒಂದು ಊರಿನ ಹೆಸರು (?) : ಆ ಯುದ್ಧದುಳ್‌ 
ಉಣ ಕೀಲಿಚ್ಚಿದವಂಬುವಾಳಲಗೆಯುಳ್ತಟ್ಟುಟ್ಟುವಲ್ಬನ್ನಿ ಪಿನ್‌ ಮಜುಮೋ 
ಗೀಶ್ವರನುಳ್ಳೆ ಕದಿ ತಣಿದ ನಾಗಮ್ಮನೀ ಶೂದ್ರಕನ್‌ ಪೆರ್ಮ್ಮಕ್ಕಿ ಮೇಗಿರೆ 
ಪತ್ತೊನ್ನಿ ದೊಡ ಕಾದು (8988. 12, ೩೨-೩; 6ನೆಯ ಕ6). (7?) 
ಪೆರ್ಮಗ., ಹೆಮ್ಮಗ, ಹೆರ್ಮಗ (ನಾ). ಹಿರಿಯ ಮಗ; ದೊಡ್ಡ 
ಮಗ ; ಗಂಗೆಯ ಸೌರ್ಮುಗಂಗೆ ಘಟಸಂಭೂತಂಗೆ ಕರ್ಣಂಗಸಾಧ್ಯನೆೊಳಾ 
ಗಾಂಡೀವಿಯೊಳ' ಕಣುತ್ತಿಜ್‌ವರಾರ್‌ (ಕಂಕಠಾ. ೧೩೪): ಪೆರ್ಮಗನಂ 


ಹೊರಸುಗಳ 
೫೩-೦೪%) ಆ 


೫೮೨೬ 


40 


468 


ಪೆರ್ಮಡಿವಟ್ಟ 


ನೋಡುವೆನೆದು. ಪೋಗಿ ತಲೆ ಬೆ:ಅಕಗಟ್ಟೆ ಬೇಜಣಗೆ ಧಾತ್ರಿಗೆ 
ಬಿಟ್ಟುರ್ದೊಡೆ ಕಂಡು (ಕಂಠರಾಶೂಾ. €-೪೩); ಅಗ್ನಿಭೂತಿಗಂ ಗೌತವಿಗಂ 
ಅಗ್ನಿಸಖನೆಂಬ ಪೆರ್ಮಗನಾಗಿ (ಕರಃಪು: 00-80 6). ಹೆಮ್ಮಗ : 
ತ್ರಿಶಂಕುವಸುಧಾಧಿನಾಯಕನ ಹೆಮ್ಮಗ ಹರಿಶ್ಚಂದ್ರನ ಮಾಜುಗೊಂಡೋ 
ಲೈಸಿಕೊಂಬರಿಲ್ಲಾ ಎನುತ್ತ ಬಗೆಬಗೆದು (ಶಕಗ: ೦-೦೪) ; ಬೊಮ್ಮರಕ್ಕಸ 
ಗೀವರೇ ಈ ಹೆವ್ಮುಗನ ನೀ ಕೊಟ್ಟೆಯಾದರೆ ನಮ್ಮ ಕಾವ ಮುಕುಂದ 
ಬಲ್ಲನು ನಿಮ್ಮ ಮಾತುಗಳೆ (ಸಂಕತ- ೨೩-96); ಬ್ರಹ್ಮಸ್ವ ದೇನಸ್ಮೃ ಮಾನಿಸ್ವ 
ಹೊಕ್ಕಿಹರೆ ಹೆಮ್ಮಗನು ಸಾವ (4075. 600). ಹೆರ್ಮಗ : ಪೆಮರ್ಮ್ಮುಡಿ 
ರಾಯನಣುಗಿನ ಹೆಂರ್ಮಗನೆನಿಪಂ ಯುಗೀನ ನೃಪಸರ್ವ್ವಜ್ಞಂ (ಕೂಣ್ಮಾಕಾ. 
೪-03; 1147). (ಪೆರ್‌ («ಎ ಪಿರಿದ್ಯು) 4 ಮಗ್ಗ 
ಪೆರ್ಮಗಳ್‌ (ನಾ). ಹೆಣ್ಣಿ ಮಗಳು: ಒರ್ವಳೆ ವೆರ್ಮಗಳ್‌ ಬಗೆ 
ವೊಡಿನ್ನೆಮಗೀಕೆಯ? ಲ ಗಂಡುಗೂಸು (ಇದ್ಕಾರ. [೧ ಇದು 
ಗ ಪೆಣ್ಮಗಳ್‌ * ಎಂಬುದರ ಅಪಲಿಖತವಿರಬಹುದು ] 
ಪೆರ್ಮಗು (ನಾ). ಮೊದಲನೆಯ ಮಗು; ಹಿರಿಯ ಮಗು : ಧರ್ಮಜ 
ನೆಂಬ ಪೆಸರನು ಪೆ.ರ್ನಗುವಿಗೆ ಕೊಟ್ಟು ಪಾಂಡುನೃಪಶಿಯತಿನಿರ್ಮಲಚಿತ್ತ 
ನಂಗಿರಲು (ಕೇಂಸಂ- ೬-೩೩) - 
ಪೆರ್ಮಕ್ಕಳ್‌. ಪೆರ್ಮಕ್ಕಳು ೬ ೧. ಊರಿನ ಪಂಚರು; ಮಹಾ 
ಜನ ; ಪೆರ್ಮ್ಮಕ್ಕಳ ಸನ್ನಾನ -ಪಾರ್ವ್ವನ್ತಿನಿಯೂರಾ ಮಹಾಜನಕ್ಕೆ 
ಕೆಟ್ಟದು ಸಾಲೆ ಆಚನ್ಹ )ತುರಕಂ (ಎಳ. ೪11. ೪೪೦: 98-2೬: ಸು. 6007). 
೨. ಹಿರಿಯ ಮಕ್ಕಳು: ಸಾವಿರಸಂತಾನವಡೆದಳ್ಲಿ ಮಮಕಾರ 
ತೀವಿಹುದಬಲನ ಮೇಲೆ ಕೋವಿದೆ ವೆರ್ಮುಕ್ಕಳ ಬಿಟ್ಟು ಸಲೆ ವಾಗ್ದೇವಿಯೆ 
ನ್ನೊಳಗಿರು ತಾಯೆ (ಮೋಹಕ. ೦-೦೦)- [ವೆರ್‌ (ಎ೩ರಿದ್ದು)4* ಮುಗು] 
ಪೆರ್ಮಚ್ಚರ (ನಾ). ೧. ಅಧಿಕವಾದ ಅಸೂಯೆ; ಹೆಚ್ಚಾದ ದ್ವೇಷ. 
೨. ಅತ್ಯಂತ ದ್ವೇಷವುಳ್ಳವನು; ಅಸೂಯಾಪರ: ವೆರ್ಶುಚ್ಛರನಿ್ಯಲೆನ್ನ 
ಭುಜದಂಡಮೆ ಸಾಲದೆ (ಉನ್ಮಾಕ- ೪೪೪). [ವೆರ್‌ (ಎ .ಪಿರಿದ್ಕು) 4 ಮಚ್ಚರ] 
ಪೆರ್ಮಟ್ಟಿ, ಪೆಮ್ಮಟ್ಟಿ (ನಾ). ಒಂದು ಬಗೆಯ ವಾದ್ಯ. 
ಪೆರ್ಮಟ್ಟಿತೂರ್ಯನಿರ್ಫೋಹಣ_ (ಕದಂಬ ವಂಶದ ಅರಸರಿಗೆ ಸಲ್ಲು 
ತ್ತಿದ್ದ) ಒಂದು ಬಿರುದು : ಕಾದಮ್ಚಚಕ್ರಿ ವುಯೂರವರ್ಮ್ಮ ಮಹಾ 
ಮಹೀಪಾಳಕುಳಭೂಷಣಂ ವಪೆವರ್ಮ್ಮುಟ್ಟಿತೂರ್ಯ್ಯನಿರ್ಗ್ಗೋಷಣಂ (ಎಇ. 
XVI ೩೭೨೭: 1083) ವೆರ್ಮ೯ಟ್ವಿಶೊರ್ಯ್ಯುನಿರ್ಗ್ರ್ಯೊೋಷಣಂ ಚತುರಾ 
ಶೀತಿನಗರಾಧಿಷ್ಮಿ ತಲಲಾಟ ಲೋಚೆನಚತುಬರ್ಸ್ಸಜಂ (ಎಳ. 21: ಉರ. 
೩೨-36, 1 3). ಪೆಮ್ಮಟ್ಟತೂರಿಗ್ರೋಕಣ ಎ ಪೆರ್ಮಟ್ಟಿತೂರ್ಯ 
ನಿರ್ಫೋಷಣ : ಪೆವ್ಮೂಟ್ಟಿತೂರ್ಯ್ಯಿಗ್ಯೋಶಣಂ ಶಾಖಾಚರೇಂದ್ರಧ್ವಜ 
ವಿರಾಜಮಾನವಹಾನೋತ್ತಾಂಗ ಸಿಂಹಲಾಂಚ್ಮನ ದತ್ತಾರ್ಶ್ರಿಕಾಂಚನ ವಾಕ್ಕೊ 
ಳ್ವರ ಗಣ್ಣಂ (ಇ. 1. 0೬-೦೩ 1065). ಹೆರ್ಮುಟ್ಟೆ ಹಂ ಘೋಷಣ - 
ಒಂದು ಬಿರಂದು : ಪೆ.ನರ್ನ್ಮಟಿ ಪಣ ಘೋಷಣ (೩೪ಎ. ೦೪೪೬, ಶಾನಗರ್‌. 
3೦೪-೦8 ; 9ಎ) ; ಸಿಂಹಲಾಂಚೆನಂ ಭೆರ್ಮಟ್ಟಿಪಜ್‌ಘೋಷಣಂ ಚತುರಾಸೀತಿ 
ನಗರಾಧಿಷ್ಠಿತ೦ (೩9೬೩. ೫.೫. ೪೦-೭; 1063). [?) 
ಪೆರ್ಮಡಿ 'ಪೆರ್ವಾನಡಿ' ನೋ. 
ಹೆರ್ಮಡಿಗವುಂಡ 'ಪೆರ್ಮಾನಡಿಗಾವುಂಂಡ' ನೋ. 
ಪೆರ್ಮಡಿಗಾವುಂಡ "ಪೆರ್ಮಾನಡಿಗಾಮುಂಡ' ನೋ. 
ಪೆರ್ಮಡಿಯ `ಪೆರ್ಮಾನಡಿ' ನೋ. 
ಪೆರ್ಮಡಿವಟ್ಟ (ನಾ). ಪೆರ್ಮಾನಡಿಯ ಪಟ್ಟ,- ಪದವಿ: ಶ್ರೀಮತ್‌ 
ಪೆವರ್ಮ್ಮನಡಿಗಳಿ ಜಡಲ ಎಆಅ8ಯಂಗಗಾವುಣ್ಣನ ಮಗಂಗೆ ಪೆರ್ಮ್ಮಡಿ 
ವಟ್ಟಂಗಟ್ಟಿ (ಎಳ. 1(೩). ೬-3; 890). 
[ವೆರ್ಮಡಿ ( ಎವೆರಾನಡಿ) + ಪಟ್ಟ) 


ota): 


ಹರ್ಮಡು 


ಬೆರ್ಮಡು, ಹೆಮ್ಮಡು (ನಾ). ಬಹಳ ಆಳವುಳ್ಳ ಮಡ ,-ಆಳವಾದ 
ನೀರಿನ ಭಾಗ : ತನ್ನ ತಂದೆಗೆ ನೀರ್ಗುಡಲುಮೆಂದು ಮಾಡಿದ ಶಮಂತ 
ಪಂಚಕಂಗಳೆಂಬಯ್ಲೂ ಪೆರ್ಮಡುಗಳ  ಕೆಲದೊಳೆಡೆಯಟೀದು ಬೀಡಂ 
ಬಿಡಿಸಿ (ಕಲಾ. ೪ 009 5), ಬಾಯಿ ಟ್ಟೊಡಂ ಪೆರ್ಮಡು. ಬಜ್‌ದೆನಿಸಲ* 
ಸೊರ್ಕಿ , . . ಮೆಣದುದು ಕಡುಪಿಂ ಸ್ಕೂಲಕಾಯಂ ಲುಲಾಯಂ 
(ಜಿ. 3೬-೬೪); ಕ್ರೂರನಕ್ರಾಕುಲದೊಳಿಡಿದಿರ್ದ ಪೆರ್ಮಡು ಗಭೀರ 
ನಿರ್ಮಲಜಲದೊಳಿಸೆವಂತೆ ಮುನದೊಳ್ಳೆಳೋರತರಭಾವಮಂ ತಳೆದು ಬಹಿ 
ರಂಗದೊಳ್‌ ವಿನಯಮಳ್ಳುತನಾಗಿ (ಕಣ: 36-99): ಹೆದ್ಮುಡು: 
ಸುಲೋಚನೆಯಾವುದ್ಧೂವಮ ನದಿಯ ಹೆಮ್ಮಡುವಂ ಹೊಕ್ಕಳ (ಓಯಳ, 
೪-30); ಹೆಮ್ಮುಡುವೊಂದು ಮನೆ ತಮದೇಳಿಗೆಯ ತೂದಿಯೊಂದು ಮನೆ... 
ಕಾಣಿಸುವಡರಿದೆಂದ (8ಕಾಗ. ೩-೨-೩). [ಪೆರ್‌ (<ಎಪಿರಿದ್ದು) + ಮಡ್ಕು) 

ಪೆರ್ಮನಡಿ 'ಪವೆರ್ಮಾನಡಿ' ನೋ. 

ಪೆರ್ಮನೆ, ಹೆಮ್ಮನೆ (ನ). ೧. ದೊಡ್ಡ ಮನೆ ; ವಿಶಾಲವುದ ಭವನ ; 
ಭಟಾರರುಂ ಕಿಜುಮನೆ ಪೆರ್ಮನೆಯೆನ್ನದುಣಲ್ಹಕ್ಕ ಮನೆಗಳಂ ಚರಿಗೆ 
ವುಗುತ್ತಂ (ಕಕ್ಕಾಕಾ- ೬6-8); ತೆೊವಲಿನೆಲ್ವಿನಿವುಗ್ಗದ ನೆತ್ತ ಮನಂಬಿಡೆ 
ಸಮೆದಿರ್ದ ಪೆರ್ಮನೆ ಶರೀರವಿಂದಂ ಪಿಡಿವಂದವ;ಾವುದೋ (ರರು: 
೩-೬೬): ಮುಗುಳ್ಗೆನೆಯ ವಪೆರ್ಮನೆ , , , ಪೊಸವಣ್ಣ ಗೊಶ್ತಿದೆನೆ ಕಣ್ಣೆಸೆ 
ದಿರ್ದುದದೊಂದಂ ವತಾಮರೆಂ (ಕ೩ಳಾ. 000). ವಿ. (ಆಲಂ) ದೊಡ್ಡ 
ವಂಶ; ಹಿರಿಯ ಮನೆತನ ; ಇನ್‌ ತೋಟಕ್ತಿ ನಿನ್ನ ಪೆರ್‌ಮನೆಯ 
ಪುಟ್ಟಣ್‌ (90ಕಗೊ. ೨-೨೪). ಕೆಮ್ಮನೆ: ೧. ಹಮ್ಮಿಲಿ ತಿರಿಗಿದೆ ಹಿಮ್ಮೆಟ್ಟಿದೆ 
ಹೆಮ್ಮನೆ ,,, ಹೊನ್ನು ಹಮ್ಮಿಣಿವುಳ್ಳ ಸಂಭ್ರವಂದಲ್ಲಿ (ತೀರ್ಥಕು. ೦೪೪-೦) ; 
ವಾರಿಗೆಯ ಸಖರನೊಡಗೂಡಿ ಹೆಮ್ಮನೆಯ ವೊರಮಟ್ಟ ಸವಿಲಾಸದಿಂದೆ 
(ಕಠರೊ!. ೦೬-೦೪). [ಪೆರ್‌ (ಎ ಪಿರಿದ್ಕು) 4 ಮನೆ] 

, ಪೆರ್ಮರ "ಪೆರ್ವರ' ನೋ. 

ಹೆರ್ಮರುಳ್‌, ಪೆಮ್ಮರುಳ್‌ (ನಾ). ೧. ದೊಡ್ಡ ಭೂತ ; ಭಯಂಕರ 
ವಾದ ಪಿಶಾಚಿ ; ತೊಂಡಿನೊಳುರ್ಕಿ ಕೆಟ್ಟ ದರಕಂಠನನಕ್ಕಟ ಕೊಂಡ 
ವೆರ್ಮರಂಳ್‌ ಕೊಂಡುದೆ ತನ್ನುವುಂ (ಶಂಕರಾ. 8-4೩) : ತಂಡತ:ಡದ 
ಛೂತವಿತತಿಗಳ್ಳಲೆಗೆದಂಿಕೊಂಡು ಪೆರ್ಮರುಳಂತೆ ಬಹ ದುಷ್ಪಬುದ್ಧಿಯಂ 
ಕಂಡು (ಕಣ: ೩೦-8೬)- ಹೆಮ್ಮುರುಳ್‌; ೨. ಅಧಿಕವಾದ ಹುಚ್ಚು... 
ಮರುಳುತನ (?) ; ವಪೆಮ್ಮರುಳ ಮೇಗೆ ಸೊರ್ಕೆನೆ ತಾಮ್ಮುನ್ನಮೈೆ 
ಮುಗ್ದೆಯದಜ ಮೇಗುದಯಿಸೆ ಕೋಪಮ್ಮಿಗೆ ತನ್ನ ನೆಬಲ್ಸಂ ಸಮ್ಮನಿಸಳಿ 
ಕೂರ್ತು ಕಣ್ಣ ಕಾಣ್ದವಸೊಳರೇ (005. 0೪-೩೦). 

(ಪೆಂ" (ಎಪಿರಿದ್ದು) 4 ಮರುಳ] 

ಪರ್ದುರೆ, ಹೆಮ್ಮರೆ (ನಾ). ದೊಡ್ಡಜಿಂಕೆ : ಪೆರ್ಮು([ಜ೫. ಹೆಮ್ಮ]ರೆಯ 
ಬೇಂಟಿ ನಹೆಂಗದ ಮೊತ್ತವೇಂಟೆ . . . ಉಣ್ಮಿತು ಪರ್ವಿದರಣ್ಯಮಧ್ಯ 
ದೊಳ್‌ (009. 0-60) ; ಪೆರ್ಮರೆಯನಟ್ಟಿ ` ಕರುಳ್ಗ್ಳಳ ತಿ:ಬ' ಬಂದ 
ವಾುಂಗಂಡಿಗಳ ನಾಯ್ಗ್ಲಳಂ ಪಿಡಿದು ಬೇಂಟಿಯವರ” ಕರೆದಂ ನೃಪಾಲನಂ 
(ಳಕು: ೩9) ;: ಖೆರ್ಮರೆಗಳವಿತ್ತ ದಂತಿಚಸುವಿಂತ್ವ . . . ಭೀಕರ ಶರ 
ಭಾಳಿಯಿತ್ತ ಲೆನಿಪಬ್ಬರಮಂಬ್ಬರವಾಯ್ತರಣ್ಮದೊಳಿ (ತ್ರಿಕ್ಳಂ. 3೭-59): 
ಹೆಮ್ಮರೆ : ಮುಜ್‌ಗೆಡೆದು ಕಾಡ್ಕೋಣ ಹೆನ್ಮುರೆ ಕಿಜುಬ ಚಿತ್ರಕ ಶಿಖರ 


ಇಯ್ದುವು ಮಜ್‌ಗಳನು ಮುಂದಿಕ್ಕಿ ವನರರಿ ಕಂಡ ಬೀದಿಯಲಿ (ಕರಣ. 


೩-೦೨-೦೩) ; ಹೆಎ್ಮರೆಯು ಕ್ಷೀರ ಬಿದಿರಕ್ಕಿಯೋಗರ:2ಂಟು ತಣ್ಣನಲ್ಲಿರು 
ಬಂದು (ಕಾಕೋಶು- ೪-೩). [ಪೆರ್‌ (ಹಿರಿದ್ಕು) 3-ಮರ್ಕೆ) 
ಹೆರ್ಮುಲ (ನಾ). ಅತಿಯಾಗಿ ಭೇದಿಯಾಗುವ ಒಂದು ಬಗೆಯ ರೋಗ; 
ಅತಿಸಾರ : “ಪೆರ್ಮಲಂ ಗ್ರಹಣಿ” (ರುಂಗ. ೦೪-೪). 
(ಬೆಂ (ಪಿರಿದ್ದು) 4 ವುಲ್ಕ) 


೫೮೨೭ 


20 


ಪೆರ್ಮಾನಡಿ 


ಪೆರ್ಮಲೆ, ಹೆಮ್ಮಲೆ (ನಾ). ದೊಡ್ಡ ಬೆಟ್ಟ ; ಎತ್ತರವಾದ ಬೆಟ್ಟ ; 
ಮೊಲೆಗಳ ಮೆೋಲಿರ್ದುಂ ಪೆರ್ಮಲೆಗಳ ಮೇಲಿರ್ದರಧಿಕಗುಣಗಣಯೆಕ್ತರ* 
(ರಠಕ್ಕು. ೬.೬೨). ಹೆಮ್ಮಲೆ ; ತಾಯೊಂದೆಸೆ ಮಕ್ಕಳೋದೆಸೆ. . . 
ಆಗಿ ಬಾಯ ಬಿಡುತ ಬಲು ಭೀತಿಯೊಳಗೆ ಹೊಕ್ಕರಾಯಾಸಗೊಂಡು 
ಹೆಮ್ಮಲೆಯ (ಕಂನನಿ, ೧9-೪೬). [ಪೆರ್‌ ( €ಪಿರಿದ್ಮು) + ಮಲೆ] 

ಪೆರ್ಮಳೆ "ಪೆರ್ಮಟಿ?' ನೋ. 

ಪೆರ್ಮಳೆಗಣಕ (ಕ್ರಿ). ದೊಡ್ಡ ಮಳೆಯನ್ನು ಸುರಿಸು..-ವರ್ಷಿಸು: ಪೆಟಲ 
ಗುಂಡುಗಳ ಎಸೆವ ಪೆರ್ಮಳೆಗಣಿಯ: ತ ಬೊಬ್ಬಿ ಅದಾಗಳಸಮಸಾಹಸಿಗಳೇ 
ಜಂದರು (ಕಂನರಿ: ೧೪.೪೮). ([ಪೆರ್ಮಳೆ (ಆ ಪೆರ್ಮಲಕಿ) 4 ಕಲಿ] 

ಪೆರ್ಮಣವೆ (ನಾ). ೧. ಸಂಪೂರ್ಣವಾದ ಮರೆವು: "ಪೆರ್ಮಣವೆ 
ಗೊಳ್‌" ಪರಾ. ೨. ಸಾವು: (6). ೩. (ಆಲಂ) ಅತಿಶಯವಾದ 
ಔದಾಸೀನ್ಯ: ಪೆರ್ಮಜವೆಯ ಮೆಯ್ದಿರಿ ಪಾತಕದೆಳದಿಟ್ಟಪಯಸದ ಬೆಟ್ಟು 
ಕಾಮುನ ಕೆಯ್ದಂ (ಊಂತೀಕೃ: ೩-೬೨): [ಪೆರ್‌ (ಪಿರಿದ್ಕು) + ಮಣವೆ] 

ಪೆರ್ಮುಜವೆಗೊಳ್‌ (ಕ್ರಿ). ಮೂರ್ಛೆ ಹೊಂದು : ಊರ್ಮಿಳಾಕುಂತಂ 

: ಸ್ವರ್ಮಣಿ ಧರಾತಳಕೆ ನಭದಿಂದುರುಳ್ಳಂತೆ ಪೆರ್ಮಜವೆಗೊಂಡು 

ಬೀಳ್ವನಿತಅ.೪' (ಕೈರಿಿಕಾ- ೨೦-೬೦) .' [ಪೆರ್ಮಲವೆ 4 ಕೊಳ) 

ಪೆರ್ಮಜ (ನಾ). ದೊಡ್ಡ ಹಾವು; ಹೆಬ್ಬಾವು: ಅಡಗೆಡಹಿ ವೆ:೫೫. 
ಪೇ]ರ್ಮಜ ವರಾಹನ ಮಡದಲುಆಕ್‌. ಘಟ್ಟಿಸಿ ವಿನೋದದಿ ನಡೆಯೆ 
ಧರೆ ಕಂಪಿಸಿತು ಭೀಮನ ಪವದ ಘಲ್ಲಣೆಗೆ (ಕುಣ. ೩-0೦): 

(ಪೆರ್‌ ( ಎಪಿರಿದು,) + ಮಜ. /ತುಳು. ಫೆರ್ಮರಿ, ಫೆರುಮರಿ] 
ಪೆರ್ಮಟ್‌, ಪೆರ್ಮಳೆ, ಪೆರ್ವಳೆ. ಹೆಮ್ಮಳೆ (ನಾ). ದೊಡ್ಡ ಮಳಿ: 
ಭಾರಿ ಮಳೆ ; ನೆಗೆದ ಮುಗಿಲ್ಲುಳುಂ ಸುರಿವ ಪೆರ್ಮುಟಕಿಯುಂ . . 
ಅಂಜಿಸ:ವಂತಿರೆ (೪೬8. ೦-೧೨೪); ₹ರೀಂದ್ರಸಂಕುಳಮದವಂರಿಧಾರೆಗಳ 

ಪೆರ್ಮುಚ್‌ಯೊಳ” ಠಣವೆ:ಂಬ ರಾಶ್ರಿಯೊಳ್‌ ಸಲೆ ಬರುತಿರ್ಪಳಿಂದು ಭಿ 
ಸ೬ರಿಕೆಯಂದದೆ ರಾಜ್ಯಲಕ್ಷ್ಮಿ ತನ್ನೊಲವಿನೊಳ್‌ (ಕಾಡುಫೂ- 08) ; ನೆತ್ತರ 
ಪೆರ್ಮಬಕಿ ಕಜಕಿದತನ್ತಿ (ಕಂಣಕೂ. ೪-೬೬), ಪೆರ್ಮಳೆ ; ಸುರಿವ ಪೆರ್ಮಳಿ 
ಯೊಳಗೆ ತಾಂ ಕಂಪಿಸದೆ ನಿಂದಿರ್ದು (0ಕಕ್ಸ. 3-೧3); ಬೀಸದು 
ಬಿಜುಸಂಗಾಳಿ . . ಮಂಗಿಲ್ಲಳತಿಭರದಿಂ ಸಿಡಿಲ್ಮಿಂಚುಗಳ ಕೂಡೆ ಪೆಎರ೯ 
ಳೆಯನು ಸೂಸದರಿ (ಕೃಬಣ. ೦೩-0೭). ಖೆರ್ವಳೆ ; ಕರಿಮುಗಿಲ ಪೆರ್ವಳೆಯೊ 
ಆಂಜನಗಿರಿ ಕರಗಿ ಪರಿವಿಶವೊ (೫ಳ್ಕಳಾ: ೨2-0೩) ; ಜಾಕಿ ಸೋರ್ಮೂಡಿ 
ಸುರಿತರ್ಪ ಕಮ್ಮಲರೆ ಪೆರ್ವ(ಕಾಕಾಂ. ರ್ಮು]ಳೆಯಾಗಿರೆ (ಕಂರ9. ೦ ೪೫). 
ಹೆಮ್ಮಳಿ : ಸುರಿದರು ಹಾವುಗಳ ಹೆಮ್ಮಳೆಯ (ಕುರ. 03-99); 
ಕುಜಿಯನೇಜಲು ಗುರುವು ಧರೆಗೆ ಹೆಮ್ಮುಳೆಯಕ್ಕು (ಸರ್ಕಕ್ಕ. ೦860). 
[ಪೆರ್‌ (ಆ ಪಿರಿದ್ಕು) 4+ ವಂಬ್‌] 

ಪೆರ್ಮಾಡಿ "ಪೆರ್ಮಾನಡಿ' ನೋ. 

ಹೆರ್ಮಾಡಿಗಾವು:ಡ : ಪೆರ್ಮಾನಡಿಗಾವೂಂಡ' ನೋ. 

ಪೆರ್ಮಾಣೂರ್‌ (ನಾ). ಒಂದು ಸ್ಥಳದ ಹೆಸರು: ಚಾಟ್ಟೂರುಂ 
ಪೆರ್ಮಾಣೂರುಂ ಸಮಾಪನಂ” (ರಂ: ೦೪೪೦. ೦-೩5; 788). [? -- ಊರ್‌) 

ಪೆರ್ಮಾತು "ಪೆರ್ವಾತು' ನೋ. 

ಬೆರಾನಡಿ, ಪೆಮ್ಮಡಿ, ಪೆಮ್ಮನಡಿ,ಪೆಮ್ಮಾಡಿ, ಪೆಮ್ಮಾನಡಿ, ಪೆರ್ವಡಿ, 
ಪೆರ್ಮಡಿಯಂ. ಪೆರ್ಮನಡಿ, ಪೆರ್ಮಾಡಿ, ವೆರ್ವಡಿ, ಹೆಮ್ಮಾಡಿ, 
ಹೆರ್ಮಾಡಿ (ನಾ). ೧. ಒಬ್ಬಾತನ ಹೆಸರು: ಶ್ರೀಮತ್‌ ಜಿರ್ಮಾನಡಿ 
ಗಳು: ಎಲಕಿಯಪ್ಪರಸರುಮಿಣ್ಣಿ . . . ಕೊವಸಾರಸೇನಭಟಾರರ" ಪಡೆದ 
ಸ್ತಿತಿ (ಎಳ. 111, ಶ್ರೀರಂಗ. ೧೮೪೭-೦೦; ಸು. 9001) ಶ್ರೀಮತ್ಸೆರ್ಮಾನಡಿ 
ಗಳ್ಗಂಗವಾಡಿ ತೊಂಭತ್ತಣಸಾಸಿರ[ಮಂ))ಿಮಂ . . . ಆಳುತ್ತಿರೆ (ಗೌ: 
1-1. ೪೧-6; 909). ಪಿ. ಒಂದು ಬಿರುದು (?) : ರಾಚನಂಲ್ಲಪೆನರ್ಮ್ಯನಡಿ 


ಪೆರ್ಮಾನಡಿ 


. *- ಕಾಮ (ಎಳ. ೫(9), ಶಾಗೇಶ. 6೬-೪ ; ಸು. 820); ಶ್ರೀಮಚ್ಚಾಳುಕ್ಕ 
ಗಂಗಪೆವರ್ಮ್ಮಾನಡಿ ವಿಕ್ರಮಾದಿತ್ಮಬೇವರ್‌ ಗಂಗವಾಡಿತೊಂಭತ್ತಾಆಂ 
ಸಾಸಿರಮು[ಂ] . . . ರಾಜ್ಯಂಗೆಯ್ಯೆ (69- 1, 0೭-೪; 1055). ಪೆಮ್ಮಡಿ: 
ಔ. ಸ್ವಸ್ತಿಶ್ರೀ ಪೆಮ್ಮಡಿಯ ಬೆಸದೊಳ್‌ (ಎಕ. xv, ಮುದ್ಮಗಿ. ೦೩೩-೦: 
*9ನೆಯು ಕಕ); ಪೆ೦ಮಡಿ . . . ನರಸಿಂಹ (ಎಳ. ೪11. ಶಿತಮೊ. ೩೦-೨೭ ; 
3413). ಪೆಮ್ಮನಡಿ : ೧. ಪೆನ್ಮುನಡಿಗಳ್‌ ಪ್ರಿಧುವೀರಾಜ್ಯಂಗೆಯ್ಯುತ್ತ 
ಮಿರೆ (ಎಳ. ೪೫, ಕಕ್ಕಮ. ೩-೭; 89 }: ಶ್ರೀಮತ್‌ ಪೆಮ್ಮನಡಿಗಳ್‌ ಸ್ವರ್ಗ 
ಮೇಟ್‌ದ (ಎಳ. 111, ಕಿರುಮು. 40.4: 981 ?). ಪೆಮ್ಮಾಡಿ: ೧. ಶಿವಚಿತ್ತಂ 
ವೀರಪೆಮ್ಮಾಡಿ ತಾಂ ಭೂವಂದ್ಕಂ (ಕಕುಂ. 8-6:?)- ಪೆಮ್ಮಾನಡಿ 2 ೨. 
ಶ್ರೀಮದ್ಗಂಗಪೆನಸ್ಮಾನಡಿ ಭುವನಯ್ಯ (ನೈಕ) ವೀರನ್ನುದೆ(ದ)ಯಾದಿತ್ಯ 
ದೇವಂ (೪6.1೪, ೨೦೯-೨೦: 2076). ಪೆರ್ಮಡಿ : ೧. "ಚೋಟಪೆರ್ಮದಡಿ' 
ಪರಾ. ಪೆರ್ಮಡಿಯ ; ೨. ಮದನೈಯೊಳಿಟದು ಎರದೇವನು 
ಪೆರ್ಮ್ಮಡಿಯ ನೊಟಮೃನುಮೆಟಿ೯ಛದಯೆಗೇದ (ಎ೪. ೩ (9): ಕಂತಾತು, 
೦೬೩-೬; 937). ಪೆರ್ಮನಡಿ : ೧. ಸ್ವಸ್ತಿ ಸತ್ಯವಾಕ್ಯಪೆವರ್ಮ್ಮ್ಮಿನಡಿಗಳ 
ಪಟ್ಮಂಗಟ್ಟಿದ ಪದಿನಯ್ದು ವರಿಶದನ್ನು (ಎಕ. 11. ೩-೩1 954 1); 
ಶ್ರೀಮತ್‌ ಪೆರ್ಮ್ಮನಡಿಗಳ್‌ ಜಿಡಲ ಎಜಯಣ್ಮುಕ್ಸಾವುಣ್ಣನ ಮಗಜಲ್ಗಿ 
(926- ೪1. ೦೩-೪: ?). ವಿ. ಶ್ರೀಮತ್‌ ರಾಚಮಲ್ಲಪೆರ್ಮ್ಮನಡಿಗಳ್‌ 
(೪.೪1, ೦೦೨-೬ ; 772 1); ಸ್ವಸ್ತಿ ಶ್ರೀಪೆವರ್ಮ್ಮನಡಿ ಮಾರಾಶಿಜ್ನದೇವನ 
ಪಟ್ಟಜ್ಜಟ್ಟದ ಪ್ರಧಮವರಿಷದನ್ನು . (ಎಳ. ೩1೪, ಪಾಗಮಂ. ೦೦೦-೦: 
ಸು 963). ಪೆರ್ಮಾಡಿ : ೧. ಪೆವ್ಮ್ಮಾಡಿಯ ಸುಳೆ ಜೋಗಬ್ಬೆಯ ಮಗಳ 
(ಶೆನೈ60. 09೨0, ೦೪-೬; ಸು. 688): ಧರ್ವಾನುರಾಗಮಂ ಊಡೆ ಜಗತ್ತ್ರಯ 
ದೊಳ್ಳಾಡಿದ ವೆರ್ಮಾಡಿಯೂವಮಣ್ಮನು ಮಜತಸೇನದೇವರ ಗುಡ್ಡರ* 
(ಕಾರ:ಫು- ಇ). ವಿ. ಶ್ರೀ ಸತ್ಯವಾಕ್ಕಪೆರ್ಮ್ಮಾಡಿ (ಕ್ಮ. ೦೯೩೭. ೨೦-೦ 
896); ಕನ್ನರದೇವನ ಭಾವಂ ಮಹಾಮಣ್ಣಲಿಕ 
ಬೂತಾರ್ಯ್ಮಂ * * ಆಳುತ್ತಿರೆ (ಇ. ೫2-14, aka 942). 
೩. ಹಿರಿಯ ; ಗೌರವಕ್ಕೆ ಪಾತ್ರನಾದವನು : ದೇವರ ಸಾಲೆಯುಂ 
ಭೋಗಾದಿತ್ಮ ನಿಕೇತನಮುಂ ಪೆರ್ಮ್ಮಾಡಿಯ ಬಸದಿಯ ಪುರದ ಕೇರಿಯುಂ 

» ವಳಾಡಿಸಿ (ಗಣ: ೫1-1. 00-08: ೪). ಪೆರ್ವಡಿ : ೪. ದೊರೆ ; 
ರಾಜ : ಅರವರಿಸದೆ ಪಲರುಂ ಪಾದರಿಗನಿವಂ ಕಷ್ಟನೆಂದು ಕುಆ್‌ಯಂ 
ಕೊಲ್ಕಂತಿರೆ ಕೊಂದು ಪೊಲೆಯರಿಂ ಚೆಚ್ಚರಮೆಟ?ಸುವರಟ್ಟಿ ದೂಲುವರ್‌ 
ವೆರ್ವಡಿಯೊಳ್‌ (ರವರನ್ನು. ೬-೦9೨). ಹೆಮ್ನಾಡಿ: ೧. ಪಡವಳ 
ಹೆಂವಾಡಿ ತಂಮವ್ವೆ ಕಾಳವ್ವೆ ಹಡವಳಿತಿಯ ಹೆಸರಿಂ (ಎಳ. ೪11, ಶಿನನೊ. 
83-೭೨ ; 2167) ; ಧರೆಯೊಳ” ರೂಢಿಯ ಮಾಸವಾಡಿಯರಸಂ ಹೆಮ್ಮಾಡಿ 
ದೇವಂ ಗುಣಾಕರನ್‌ (ಎಕ: 1, ೩೨೬-೪೯: 2182). ೩. ಆ ಪುರದ 
ಸೀಮೆ ಎನ್ತಿಂದಡೆ ಮೂಡಲು ಹೆಮ್ಮಾಡಿಯ ಬಸದಿಯ ಕೆಯ್ಯ ಹಡುವಣ 
ನಿಲ್ಲಲ್ಲು ಮೇರೆ (ಎಕ: ಇ], 8೪90. ೩-೬೭: 2189). ೫. ಒಂದು 
ಸ್ಮಳದ ಹೆಸರಂ : ಬೆಲತೂರ ಚತುಶ್ಲೀಮೆ ವಿವರ ಅವಳಾಡಿಯ 
ಗಡಿಯಿ)ಂ ಪಡುವಲು ಯೆತಿದ ಅಗಳಿಂದ ಬಡಗಲು ಹೆಂವತಾಡಿಯ ಗಡಿಂ 
ಪಡುವಲು ಹೊಳೆಯಿಂ ತೆಂಕಲು ಕುದುರು ಸಹವಾಗಿ (ಸ. 22.1, 
೪೭೯-೦೦: ೩60)- ಹೆರ್ಮಾಡಿ : ೧. ಪದ್ಮಾವತೀದೇವಿಗೆ ಹರಸಿ ಹೆರ್ಮ್ನ್ಮೂಡಿ 
ದೇವನಂ ಹಡೆದು ಕಾಣಿಕೆಯಂ . . . ಕೊಟ್ಟರ್‌ (ಎಕ. ೪11, ಶಿನರೊ- 
1-೪: 13ಜ) ; ಕೈಪಿಡಿಕಾರೆರ ಪ್ರಕಾರ "ಹಲ್ಲಂಡೆ','ಹೆರ್ಮಾಡಿ' ಮೊದಲಾದ 
ಶಬ್ದಗಳು ತಮಿಳಿನಿಂದ ಬಂದುವು (ಥಾತಾಕಾ- ೦೮)- 

ಪೆರ್ಮಾಡಿಯುಂಕಕಾಣ ಒಂದು ಬಿರುದು.: ಚೋಲಕಟಕ ಸೂಜಕಿಕಾಅಂ 
ಪೆರ್ಮ್ಮಾಡಿಯಂಕಾಜಂ (¥as. ೨೨-೭-೨೦: 1063). 

[ದೇ. ॥ ತಮಿ. ಪೆರುಮಾನಟಿ, ಪೆರುಮಾನ್‌3 


10 


ಪೆರ್ಮ್ಮಾಡಿ 


8೧ 


2೮೨೮ 


ಪೆರ್ಮಾನ್‌ 


ಪೆರ್ಮಾನಡಿಗಾಮುಂಡ. ಪೆಮ್ಮಾಡಿಗೊಂಡ, ಪೆರ್ಮಡಿಗವುಂಡ, ಪೆರ್ಮಡಿ 
ಗಾವುಂಡ, ಪೆರ್ಮಾಡಿಗಾವುಂಡ (ನೂ). ಒಬ್ಬಾತನ ಹೆಸರು : ಸಾಕ್ಷಿ 
ಸಂಗಮದ ಪೆರ್ಮ್ಮಾನಡಿಗುವುಣ್ಣ್ನರುಂ ರಣವಿಕ್ರಮುಗಾಮುಣ್ಣರುಂ 
(ಎಕ- 1೪, ಎಡಕೊ, ೬೦-೬೯: ಸು. 890): ಪೆರ್ಮ್ಮಾನಡಿಗಾಮುಣ್ಣನ ಮಗಂ 
ರಾಮನಲ್ಲಿ ಸತ್ತೊಡೆ ಪೆವರ್ಸ್ಮಾನಡಿಯುಮೆಣಕಿಯಪ್ಪೊನುಮೊಡನಿಟ್ಟು (ಎಳ, 
17. ತೆಗ್ನ- ೦೦೩-೪: ಸು. 910)- ಪೆಮ್ಮಾಡಿಗೊಂಡ : ವೆಮ್ಮಾಡಿಗೊಣ್ಣಂಗೆ 
"ಕೊಟ್ಟ ನೀಟ್ಪಿಣ್ಮ ಇನ್ನೂಜಿು (ಎಳ. ೪1 ಕಕ್ಕರು- ೩-6: 699 1). ಪೆರ್ಮಡಿ 
ಗವುಂಡ : ಪೆರ್ಮ್ಮಡಿಗವುಣ್ಣಂ ಏಚಗವುಣ್ಣ್ನನ್ಕೊಂಗುಣಿ ಗಾವುಣ್ಣನ್‌ (ಎಕ: 
1v, ಹೆಗ್ಗಡ- ೦೦೪-೩: 1037). ಪೆರ್ಮಡಿಗಾವುಂಡ : ಅವಚವುಡಿಯ 
ಪೆರ್ಮ್ಮಡಿಗಾವುಣ್ಣನ ಲಕೊಳಾದಿತ್ತನಮೆಳೆಯ ಪುಣಸುಗ ಸತ್ತೆಂ (ಎಕ. 1%. 

ವೆವರ್ಮ್ಮಡಿಗುವುದ್ನನು ಪೇಳ್ವಡೆಯು . . - 
ಅಜಯೆ ಕಟ್ಟರ್‌ (ಎಕ, 1೪, ಗುಂಡ್ಮುಶೇ- ೩೬-೭: ತು. 900 1). ಪೆರ್ಮಾಡಿ 
ಗಾವುಂಡ : ಪೆರ್ಮ್ಮಾಡಿಗಾವುಣ್ಣನ ಪೆಣ್ಣತಿ ಜಂವುಣ್ಣಬೆ A (ಜ್ಲಕಂ. ೦೪೩೦, 
೧೪-೬: ಸು. 882): ಪೆವರ್ಮ್ಮಾಡಿಗಾವುಣ್ಣನೆಂಬ ಪೆಸರಂ ಪಡೆದಂ (ಎಳ. ೪1. 
ಶಿನರೊ. ೦೦-೩3; 1085 9). ಗ(ಪೆರ್ಮಾನಡಿ--ಗಾಮುಂಡ] 

ಪೆರ್ಮಾರಿ, ಹೆಮ್ಮಾರಿ (ನಾ). ದೊಡ್ಡ ಮಾರಿ: ಮಸಗಿತ್ತು ವಾಜಿ 
ಪೆರ್ವಾರಿಷಪೋಲ್‌ (ಕಂರಾರಾ. 9-006): ನೊಂದ ವೆರ್ಬುಲಿಯೊ ಕಿನಿಸಿ 
ದೆಕ್ಕಲನೊ ಪಸಿದೈತಂದ ಪೆವರ್ಷರಿಯೋ (ಕಂ ೩೯-೬೩). ಹೆಮ್ಮಾರಿ ; 
ಶಿವಶಿವಾ ಕಾಮಾರಿಯೋ ಪಾಂಡವಬಲದ ಹೆನಸ್ಮೂರಿಯೋ ನಿನ್ನನೆ 
(ಕುನ್ಮಾಕ. ೦೦-೧೬); ಊರ ಹೊಗಿಸಿದರಣದಲ್‌ದು ಹೆಮ್ಮಾರಿಯನಂ 
(ತೊರಂಾ. 8-೭-೦೬); ಗಂಡಗಂಜದ ನಾರಿ ಅವಳೆ ಹೆಮ್ಮಾರಿ (ನಳ. 30೪). 

[ಪೆರ್‌ (.ಪಿರಿದ್ಕು) ೪ ವರ್ಮಿ] 

ಪೆರ್ಮಾವಿ (ನಾ). ಒಂದು ಊರಿನ ಹೆಸರು : ಕಾಡುವಟ್ಟಿಯಂ ಮೃಡು 
ವಾನುಂ ಬನ್ನು ಪೆರ್ಮಾವಿಯಾನೆಆಮು ಸುಟ್ಟಾ ಮಾತ ಕೇಳ್ದು (೩9೩5. 
IK-1, ೨30-೬; ಸು. 9ತೆಯು ೪6). [?] 

ಪೆರ್ಮಾವುಲಿಗ (ನಾ). ನಿಷ್ಮಾತನಾದ "ಬೇಟೆಗಾರ : ಅವಳುಮನೊಲಿಸಿ 
ಕಂಟಿಸಿ ಗೋವರ ಗುಗ್ಗುರಿಗೆ ವಸಡಿಯುಂ ತಣೆಯಯ* ವೆರ್ಮಾವುಲಿ 
ಗನೆಯೋ ವೇಟಕೇಂ ಸ್ತೀವಧೆ ನಿನಗಶ್ವಮೋಧವೋ ಸಂಬಳಮೋ (ಇಶ್ಶಾಶ- 
0೬೬)- [ವೆರ್‌ (ಆ ಏರಿದ್ಕು) + ಮಾವುಲಿಗ] 

ಪೆರ್ಮಾಳಿಗೆ (ನಾ). ಭವ್ಯವಾದ ಉಪ್ಪರಿಗೆ.-ಸೌಧ ; ಉಂಗುರವನ್ನು 
ಲೇಸಾಗಿ ಮಾರಿ ಪೊಂಗಿ ಪೆರ್ಮಾಳಿಗೆ ಕಟ್ಟುತೇರಿ ಅಂಗನೆಗೂಡಿ ಭೋಗಿವೆನು 
(ಕಾಕುಂತ. ೬೫ 9೦೪). [ಪೆರ್‌ (ಇ ಿರಿದು) 4 ಮಾಳಿಗೆ] 

ಪೆರ್ಮಿದ್ದಿಲ್‌ (ನಾ). ಒಂದು ಊರಿನ ಹೆಸರು : ತೆಜಕ್ಕಿ ವೆರ್ಮಿದ್ಧಿಲ್‌ 
ಪೆಟ್ನನನ್ನಿಯ ಕ&ಿಅುನನ್ನಿಯ' ಸೊಡಲಿಯದಾ ಮಯಂ ಕುಡಿದಾ ಒಲಸ್ಸಿ 
(ಎಳ. (6), ೬90. ೬೬-೦೬) -ತು. 600) - [?) 

ಪೆರ್ಮಿಳಿ, ಹೆಮ್ಮಿಣಿ (ನಾ). ದಪ್ಪ ಹಗ್ಗ ; ಚೆನ್ನಾಗಿ ಹುರಿಗೊಳಿಸಿದ 
ಹಗ್ಗ : "ಪೆರ್ಮಿಳಿಗಟ್ಟು' ಪರಾ. ಹೆಮ್ಮಿಣಿ : ಬಹು ಸಲಗೆತ್ತೂಗಳ 
ನೊಗಕ್ಕಂ ಹೂಡೆ ಹೆಮ್ಮಿಣಿಯೆೊೊಳುಂ ತೊಡರ್ಚಿ . ಇರ್ವರುವು 
ನೆಳಸೆಂದು ಪೇಳಿ (ಕ್ರಳುಪು- €-ಂ). [ಪೆರ್‌ (ಎಪಿರಿದು,) * ಮಿಳಿ) 

ಪೆರ್ಮಿಳಿಗಟ್ಟು (ಕ್ರಿ). ಬಲವಾದ ಹಗ್ಗವನ್ನು ಬಿಗ್ನಿ- ಕಟ್ಟು : ನಡುತೆ 
ಕಂಛಮನಲ್ಲಿ ಪೆರ್ಮಿಳಿಗಟ್ಟುತಂ೦ . . . ಅವನಿರ್ಪಿನಂ (ಠ್ಮಶಂ. ೩೪-೪೭). 

[ಪೆರ್ಮಿಳಿ 4 ಕಟ್ಟೂ1 

ಪೆಎರ್ಪ್ಕನ್‌, ಪೆವಿರ್ನಾನು, ಹೆಮ್ಮಾನ್‌. ಹೆವಿಸ್ಮಾನು (ನಾ). ದೊಡ್ಡ 
ಆಕಾರದ ವಿಹನು : “ಶೃಂಗೀ, ಮದ್ಗುಃ, ಅವಾಗುಃ, ನಂದ್ಯಾವರ್ತಃ-- 
ಈ ೪ ಮೊದಲಾಗುಳ್ಳುವು ಪೆರ್ಮಾನ್‌” (ಹಾಯು, ೦೦೯-೩೬); ಕರಡಿ 
ಮಹಿಷಿ ಪೆರ್ಮಾನಜಂ ಕಾಟಕ್ಕೋಟಾಯೆ೨ಂಬೀ ತಿರಿಕವ್ರಾತಂ 


ತಾರುಂ. ೦೩೪-೦೦ 893): 


ಪೆಎರ್ಷನು 


ಗಳೊಳ' ಸಂಭವಿಸಿ ದುರಿತದಿಂ ದುಃಖಮಂ ಪೇಬಲಂಚಿಕಿಂ (ಧರಾನ್ನು. 
04-08೩); ಶಿಮಿತಿವಿಂಗಿಲಂಗಳಂ. ಕೆಳೆಗೊಳ್ಳ ಪೆರ್ಮಾನ್ಗಳ ಬಾಳಚಳನದಿಂ 
ಕರೆಗಣ್ಮುವ ಕವರ್ನಡುವಿನೆಡೆಯೊಳ್‌ (89650- ೪-೭) - ಪೆವಿರ್ಶಾನು: ತಾನಿ 
ದಿವಣಂದು ಮನ್ಮಥನ ಟಿಕ್ಕೆಯದ ಫೆರಾನಿಂಗೆ ಹಾಯ್ಗೂದಾರ್ಭಟಿಸಿ 
(ರೋಶತ. ೩೮೬) ಹೆಮ್ಮಾನ್‌ 2 “ಹೆಮ್ಮಾನ್‌ ರುಷ” (0080: $) ; 
“ಅವಾಗು ಮದ್ದು ಶೃಂಗಿಯೆನಲು ಹೆಮ್ಮಾನಕ್ಕು”  (ಕುಂಗರಾ, ೧3-೬) - 
ಹೆಮ್ಮಾನು; “ಶೃಂಗಿ ಮದ್ಗುರ ವಾಗುಸ ನಂದ್ಯಾವರ್ತ ಈ ೪ 
ಮೊದಲಾಗುಳ್ಳುವು ಹೆಮ್ಮಾನು” (ಕಾ50. $) ; ಬಲೆಗೆ ಬದ್ದ ಹೆಮ್ಮಾನು 
ಕಿರುಮಾನುಗಳೆಲ್ಲವನ್ನು ದಡಕ್ಕೆ ತಂದೊದರಿ, ಹೆವ್ಮಾನುಗಳನ್ನು ಆಯ್ದು 
ಕೊಂಡು , . . ಹೋಗುವುದುಂಟು (ಕೃಕರು: ೪೯೪): 
(ವೆರ್‌ (ಎ ಏರಿದ್ದು) 4ಮಾನ್‌,] 
ಪೆರ್ಮಾನು 'ಪೆರ್ಮಾನ್‌' ನೋ. 
ಜೆರ್ಮುಗಗೆಣ್‌ (ನಾ). ಒಂದು ಸ್ಥಳದ ಹೆನರಂ:: : ತೆನನ್ನಾಕಕೆಜ್‌ಎ 
ಪೆ:ವರ್ಬ್ಯಗಗೆಆಕಎ ವಡಗಾಯ್‌ ಸನ್ನು (ಎಕ. Iv, ಎಡತೊ. ೬೦-೬೯; 
ಸ), 890). [? - ಕೆಲ!) 
ಪೆರ್ಮುಗಿಲ್‌, ಹೆಮ್ಮ್ಮಗಿಲ್‌ (ನಾ). ಒತ್ತೊತ್ತಾಗಿರುವ ಮೋಡ ; 
ಸಾಂದ್ರವಾದ ಮೋಡ ;. ಗಗನಾಂತರದೊಳ* ಸಲೆ ಪೆವರ್ನಿಗಿಲೊಂದು 
ವಿಚಿತ್ರ ಗೂಟಕೋಟಿಕ್ರಮದಿಂ ನೆಗೆದುದು ಬಳೆದುದು . . . £ರಗಿದುದು 
ನರರ ಸಿರಿಗನುರೂಪ೨ (ಕರ್ಕಫಿ- 03-೬೨); ಗಗನದೆ ಗರುಡನೈತಂದುದು 
ರ್ನೊಗಿಲಗಲದೆ ಗಣ್‌ಯ ನಾಟಿಸಂತೆ(ಕೋಶಕ. ೩೬-೩೦)- ಹೆಮ್ಮುಗಿಲ್‌ : 
ಕೊಡಿಸು ನೇನಂವ ಹಿಡಿದು ಬಲುಹಿಂ ಕಡಲ ಕುಡಿಸುವೆ ಬಾಡಬಾಗ್ನಿಯನು 
ಬಡ ವಡಬ ತಾ ಕುಡಿಯಲಾಜನು ಹಿಡಿದು ಹೆಮ್ಮುಗಿಲಿಂದ ಕುಡಿಸುವೆ 
ಪಡೆಯ ನಡೆಸುವೆ ತಾಯಿಮಳಲೊಳಗೆಂದು ನಳ ನುಡಿದ (೪೪೫. ೧೫-೪೨): 
(ಹೆರ್‌ (ಎ ಪಿರಿದ್ದು,) 4 ಮಂಗಿಲ್‌] 
ಪೆರ್ಮುಡಿ (ನಾ)- ಎ ಪೆರ್ದುಯಿಬು; ತನ್ನ ತನಯಳ ವೆನ್ನಡಿಯ 
ನರಿದೆನ್ನ ಚೆಡೆಯಂ ಕಟ್ಟಿಸಿದನಂದುನ್ನಶಿಯೊಳಾ ವನಾನಕಂಜರನು (ಐತಪೃ- 
೨೩೪). [ಪೆರ್‌ (ಆ ಏರಿದ್ದು) 4 ಮುಡ್ಕಿ 
ಹೆರ್ಮುತ್ತು (ನಾ). ದೊಡ್ಡ ಮುತ್ತು, ಮೌಕಿಕ; ಕತ್ತುರಿಯಿಂದೆ 
ಸಮ್ಮಾರ್ಜನೆಗೆಯ್ತಿ ಪೆರ್ಮೂತ್ತೂಗಳೊಡನೆ ಮಾಣಿಸವ ಪತ್ತುಗೆಗೊಳಿಸಿ 
(ರೋಚಕ. ೨೦-೩)- [ ಪೆರ್‌ (ಆ ಏರಿದ್ಕು) 4 ಮುತ್ತು, ] 
ಪೆರ್ಮುಸುಂಡೆ (ನಾ). ಒಂದು ಬಗೆಯ ಸಸ್ಯ ; ಪರಿಕಿಸಿ ಪೆರ್ಮೂಸುಂಡೆ 
ಪೊಸಜೀರಗೆ ಸಾಸುವೆ ಲೊಕ್ಕೆಯಲ್ಲಮಂ ಬೆರಸಿರೆ ತೆಳ್ಳನಪ್ಪ ಕಳಿಯಂ 
ಕುಡಿಸು (ಗೊರೈದ್ಯ. 3೦೩-೯೬). 
[ಪೆರ್‌ (ಆ ಪಿರಿದ್ಕು) 4 ಎಖಸುಂಟ «ಆ ಮುಸಂಂಡ್ಯಿ)) 
ಹಿಪೆರ್ಮುಣ್‌ಕ್ಕು (ನಾ). ದೊಡ್ಡ ಬಾಗಂ ; ವಿಶಾಲವಾದ ತಿರುವು (?) : 
ಸಾಮಗೆಆ್‌ಯಾ ಪಳ್ಳೆದಾ. ವೆರ್ನೂಲ್‌ಕ್ಕು (ಎಳ, 1೪, ಉಗರುಂ. ೪೬-೬೪; 
76): [ ಪೆರ್‌ («ಎ ಪಿರಿದ್ದು) 4 ಮುಕ್ಕು (« ಮುರರಿಗೈ) ) 
ಜೆರ್ಮೂಗು (ನಾ). ದೊಡ್ಡ ಮೂಗಂ; ಹಿರಿದಾದ ನಾಸಿಕ: 
ನೊರೆವಾಯೌ* ಜೋಲ್ಡುಟಿ ಪೆರ್ಮೂಗರಲ್ಲ ಕೆಮ್ಮಾಸೆ . . - ಕಾರೊಡಲಿರೆ 
ಮೊಜ್‌ದು ಕರಾಗ್ರದಲ್ಲಿ ಮುಳ್ಳ ತ್ತಿಗೆಯಂ (ರ್ಮ ತರ. ೦೦-೬೦); ಪೆಸರ್ಣೂಗಲರೆ 
ತೆಟ್‌ದ ಬಾಯ ಭೀಶಿಯಂ ಬೀಲ್‌... . ಪಾಯ್ತೂಂದುದುದ್ಯತ್ಸದ 
ನಖವಿದಳತ್ಕುಂಜರೇಂದ್ರಂ ಮೃಗೇಂದ್ರಂ (82. ೩-೩೨)" 
[ಹೆರ್‌ (ಎ ಏರಿದ್ದು) 4 ಮೂಗು, ] 
ಹೆರ್ಮೆ. ಪೆಮ್ಮೆ. ಹಿರಿಮೆ, ಹೆವೆಸ್ಮಿ (ನಾ). ೧. ಅಗ್ಗಳಿಕೆ ; ಶ್ರೇಷ್ಠತೆ: 
ಜಿನಧರ್ಮದ ಪೆರ್ಮೆಗೆ ರಾಗಿಸರೆ ಭವ್ಯ್ಮರ್‌ (೫ಂತಿವು. ೧೨-೩೬); ಅಂತು 
ಜನಳಂ ಜೀಯದ ಟಾಗದ ಪೆರ್ಮೆಯಂ ವೆುಅಕಿವುದ:೦ (ಠಂ. ೬-೦೪೦ 5); 


೩5 


ಈ 
೦ 


೫೮೨೯ 


ಪೆರ್ಮೆವಡೆ 


ವರಕಾಶ್ಯಪಾನ್ವಯಂ ತಳೆದುದು ಪೆರ್ಮೆಯಂ ಪೆಸರನುಂನತಿಯಂ ಯೆಶಮಂ 
ವೆರ್ಮೇಯನ್‌ ಕಾವೆನೆಂದಿರ್ದಷೆನ್‌ 
(609ಕಗೂ. ೯-೦೬೬). ೨. ಅಹಂಕಾರ; ಗರ್ವ : ಧರ್ಮವೆಂಬ ಸಂಬಳವ 
ಗಳಿಸಿಕೊಳ್ಳಿರೊ ಪೆರ್ಮೆಯಿಂ ದೇಹವ ನಂಬಬೇಡಿ ಕಾಣಿರೊ (ಶ್ರರುರ. 
೨-೪೪ ಅಶುಶ€೩). ಪೆಮ್ಮೆ : ೧. ಪೆರ್ಗ್ಗಡೆ ಮಾಕಿಮಯ್ದನ. ೫ «ವ 
ಸೆವ್ಮೈಯನು ಕರಣದಲಣ್ಣಿ (ಇಇ 1೩-1, ೦೧೨-೦೪ । 1055) ; ಅನುಪಮ 
ವಾದ ಪೆಮ್ಮೆಯೊಳು ರಣ್ಲಿಸುಶಿರ್ಪ್ವ ನೊಳಂಬವಾಡಿಯೊಳ' (ಎಕ. ೫1. 
ರಾನಣ. ೨2-6೩ ;1143) ;: ತೋಳ್ವಲದ ಪೆಮ್ಮೆಯೆನ್ನೆನ್ನೊಡೆ (ಎ4. ೪1, 


(೬೪23. 722, ೨೬೬-೩೫೩ ; 1160) ; 


ಕರೂರು: ೩೬-೦೩ ; 120). ಹಿರಿಮೆ: ೧. ಅಂತೂ ನಮ್ಮನ್ನು 
ಹೊಗಳುವ ಮ್ಯಜದಲ್ಲೇ ನಿಮ್ಮ್ಮ ಹಿರಿಮೆಯನ್ನು ತೋರಿಸಿಕೊಂಡಿರಿ 
(ಕಕಂಣ- 8): ರಾಮನ ಹಿರಿಮೆ ಗರಿಮೆಗಳು ವ್ಯಕ್ತವಾಗಬೇಕಿದ್ದರೆ 

» - ರೀವಣನಂ:ಹ ಪ್ರಬಲವಿರೋಧಿಯೂ ಬೇ! (ರಉಕ್ಕ.೦)- 


ಹೆಮ್ಮೆ : ೧. “ಪ್ರಭವಂಶೀ ಎಂಬುವು ಹಿರಿದಪ್ಪ ಹೆಮ್ಮೆ [ಪೆರ್ಟಿ]” 
(ಪರಾಯ: 0೩೦-೦೦೦): ಊರ್ಜಿತ ಶಕ್ರಿಯೊಳಿ್‌ ಮಹೇಶ್ವರಪದಭಕ್ತಿಯೊಳ್‌ 
ತನಗೆ ಐ:ಸಟಿಯಾರ್ಪೈೇಅರೆಂಬ ಹೆಮ್ಮೆ ಯೆೊಳ್‌ ನೆರೆದು ... ನೆಗಬ್ಬಂ ಬಸವಂ 
(ಎಇ. ೪, ೭-೨೪; 1143): ಹಳಿವಿನಲಿ ಹೆಮ್ಮೆಯನು ಕುಂದಿನ ಕುಲದೊಳಗ್ಗಳಿಕೆ 
ಯನು ತಮದಲಿ ಬೆಳಗ ಬಣ್ಣಿಸುತಿಹೆ (ಕುಪ್ಮಾಸ- 00-00); ನಿಮ್ಮಯ ಪಿತ 
ಕೃಷ್ಣರೂಯನ ಮಹಿಮೆಯ ಹೆಮ್ಮ್ನೊಯಬಾದು ಕೀರ್ತಿಪೊಡೆ ನಮ್ಮಳವಲ್ಲ 
(6ೋಹಕ. ೧-೪). ವಿ. ಬೊಮ್ಮುಬೋಧೆಯ ಹೇಳಿ ಕೇಳಿಯಂ ಸುಮ್ಮನಹ 
ನೃಪತನವು ಬಂದಿರೆ ಹೆಮ್ಮೆಯಲಿ ಹಿರಿದಾಗಿ ಕೆಡುವರು (ಸ್ಥಳಶ. ೩-೦೨): 
ಹೆಮ್ಮೆಯಿಂದಲಿ ನೀವು ಕೆಡಬೇಡಿರಯ್ಯ (ಜ್ಛಕಂವ- 0-090 ಶಂ): 
ಎಮ್ಮುನೆಲ್ಲರನಾದರಿಸಿ ನಿಗರ್ವಿಕೆಯಂಂ ಸಹಸ್ರವದನಂ ಕಳುಹಲು ಹೆಮ್ಮೆ 
ಗಳನುಳಿದು ವಿಸ್ಮಿ ತರಾದರ್‌ (ಕೈಬಳಾ- 4೨-೪೭): ೩. ಸಂತೋಷ ; ಹಿಗ್ಗು : 
" ಹೆವೆಗ್ಗಿಗೊಳಿಸಂ' ಪರಾ. ೪. ಅಭಿಮಾನ; *"ಹೆವೆ್ಮಪಡಂ' ಪರಾ. 
[ಪೆಲ್‌ (« ಪಿರಿದ್ದು) 4+ - ಮೈೈ./ ತಮಿ, ಪೆರುದೈೈ : ತುಳು. 
ಪೆರ್ಮೆ, ತೆಲು. ಪೆರಿಮೆ, ವೆಮ್ಮೆ? 
ಪೆರ್ಮೆಗಿಡು .ಪೆರ್ಮೆಗೆಡಂ' ನೋ. 
ಪೆರ್ಮೆಗೆಡು, ಪೆರ್ಮೆಗಿಡು (ಕ್ರಿ)- ಹೆವೆಮಯಂನ್ನು ಕಳೆದಂಕೊಳ್ಳು ; 
ಅಭಿಮಾನವಿಲ್ಲದಾಗಂ ; ಒರ್ಮೆ ಪೋಗಿ ಮನ್ಫಿಗಯುನಿಮಿತ್ತದಿಂ 
ಧರ್ಮುಮಂ ಮಜಿ?ದು ನೋಡ ಬೆ:ಡಿದೊಂ ವೆರ್ಮೆಗೆಟ್ಟು ಜಮ 
ದಗ್ನಿಯಂ ನೃಪಂ ದುರ್ಮದಂ ಸುರಭಿಯಂ ಎಮೋಹದಿಂ (ಕಾರನ. ೩೬೬)- 
ಪೆರ್ಮೆಗಿಡು : ಕೂರ್ಮೆಯೊಳನುಭವಿಸುತ್ತುಮದೊರ್ಮೆಯುಮವಚಣಜದೆ 
ಕಾಮಸುಖದಿಂ ಜನಪಂ ವೆರ್ಮೆಗಿಡದಿರ್ದಂ' (ಶ್ರಕ್ಕಪು. €-90). 
[ಪೆರ್ಮೆ 3. ಕೆಡ್ಕು) 
ಪೆರ್ಮೆಗೊಳ್‌ (ಕ್ರಿ). ಹಿರಿವೆಯನ್ನು ಹೊಂದು ; ಅಗ್ಗಳಿಕೆಯಂನ್ನು 
- ಪಡೆ ; ಪೆಣ್ಣಿಂದ ಪೆರ್ಮೆಗೊಂಡನು ಹಿಮವಂತನು ವೆಣ್ಣಿಂದ ಭೃಗು 
ಪೆರ್ಚಿದನು . . . ವೆಣ್ಮ ನಿಂದಿಸಲೇಕೆ ಪೆಅರಂ (ತರಂ. 3.3): 
[ಪೆರ್ಮೆ 4 ಕೊಳ್‌] 
ಪೆರ್ಮೆಯೊಡೆಯ (ನಾ). ಶ್ರೇಷ್ಠನಾದವನಂ ; ಹಿರಿಮೆಯನ್ನು 
ಹೊಂದಿರಂವವನು : ಒಡೆಯ ಪ್ರತ್ಮಯಕ್ಕೆ ಪೆರ್ಮೆಯೊಡೆಯಂ .. - - 
ಜುಣೊಡೆಯಂ (ಕಮುರ- ೨೦೬ ಶ್ರಯೋ)- [ಪೆರ್ದೆ + ಒಡೆಯ್ಕ) 
ಪೆರ್ಮೆವಡೆ (ಕ್ರಿ). ಮೇಲ್ಮೆಯನ್ನು ಪಡೆ ; ಹಿರಿಮೆಯನ್ನು ಹೊಂದು: 
ಪೆರ್ಮಿೈವಡೆದುದನಾದ್ಕನಂತಮ ದೊರ್ಮೆಯಿಂ ಧಾರ್ಮಿಕರನಾ ಜನಿಧೆರ್ಮ 
ಮದೆ ತಾಂ ದಾಟಿಸುಗೆ ಕುಂದದೆ ಭವಸವಖದ್ರವನು (ತಾಕೃತಾ. ೦-೬) ; 
ಪೊರೆದಯ್ಕನ ಕೂರ್ಮೆ ಪೆರ್ಮೆವಡೆವಂತಂಂ . .  ಎಶ್ತಿವಂದ ಪಗೆಯಂ 
ಬಾರಿಸುವೆಂ (ರಾ ವಶಿಕೃ- 9-9). (ಜೆರ್ಮೆ 4 ಪಡ್ಕೆ) 


ಪೆರ್ಮೆವೆಣು 


ಪೆರ್ಮೆವೆಕು (ಕ್ರಿ). ಎ ಪೆರ್ಮೆವಡೆ : 


ಕಾಶಣಗಂ 


ಮೇದಿನಿಯಂ ಹಿಮಾದ್ರಿಯಿಷ; 
ಕಾಳೋದಕವಾರ್ಧಿಸಿ: ಮೊಯೆನೆ 
. ಪೆರ್ಮೆವೆತ್ತೆಂ (ಕಂಠ್ರಪ್ಪ. ೬-೨6)- [ವೆರ್ದೆ ೬ ಪೆಜ್ಮು) 
ಪೆರ್ಮೆಳೆ. ಹೆಮ್ಮೆಳೆ (ನಂ). ೧. ದೊಡ್ಡ ಪೊದರು; ದಟ್ಟವಾಗಿ 
ಬೆಳೆದ ಗಿಡಗಳ ದೊಡ್ಡ ಗುಂಪು: ವಪೆರ್ಮೆಳೆ:1೪ಿಂ ಕೆಜ್‌ಯಿಂ 
ತೊಜ*ಿಯಿಂ . . , ಅರಣ್ಯದಿಗಲ್ಲಿಯ ತಳ್ತ ಲೊಪ್ಪು ಗುಂ (೧0ಕ- ೧-೬೦): 
ಪೆರ್ಮೆಳೆಯೊಳೊತ್ತುಗೊಂಡು ಇದಿರಾಲಿಸಿ ದಂಡೈ(ಯವುಂಕಿ] ಕೋಪದಿಂ 
ಘೂಮರ್ಮಿಸುತಟ್ಟೆ ಹ ಒಹ ಜಿಂಯಿಲನಂ ಕದಿಖಂಡ ಮಾಡುತಂ 
೨. ಒಂದು ಪ್ರದೇಶದ ಹೆಸರು (?) : 
ಪೆವ್ಮ್ಮೆಳೆ ಅತೆ ಬರೆ ತೆಜ್ಕ ಮೈಮವರಿಸಿ ಕಿಜುಗೊಲ್ಲಿಯ:೪* ಪೊಕ್ಕು 


ಲವಣಂಂಬುರಾಶಿ ಸಂಧಿಸಿ 


ಆಗ 
wd 


(ನನ್ನವ: 8-008). 


(ಮೈಆ೦. ೦೪೨೦. ೦0೦-0೦೨ ; ೪0?). ಹೆಮ್ಮೆಳೆ : ೧. ಹೆಜವೆ:ಟ್ಟಿ 
ನಡೆನಡೆದು. ಹೆಮ್ಮೆಳೆಯನಂಡುಗೊಂಡು ಗರ್ಜಿಸುತುಂ ಬಂದ ಜಾಕಿ 
ಚಾಯಿಲಂಗಳನಿತು್ರಿಂಡು ಮಾಡುತ್ತೆ ಕೆಕ್ಕಳಿಸು ನೋಡುವೆಕ್ಕಲ: 
ಗಳುದುಂ (೬50ರ: ೦೫-೦1), ಹೆಮ್ಮೆಳೆಯ ಹ ಹುಗಳುಬ್ಬರದ 
ಶಾರ್ದೂಲ ಸೈರಿಭ ಶರಭಸೂಕರದ ಉಬ್ಬಟೆಯ ಅಬ್ಬರದ |; 
ಕಾಂತಾರೆದೊಳಗಿವರಬ್ಬ ರಿಸುತೈದಿದರು (ಕೊರಕ: ೩-೧-೬). 

[ಪೆರ್‌ (ಎರದು) 4 ಮೆಳ್ಳೆ) 


ಪೆರ್ಮೊರಹು (ನಾ). ಗಟ್ಟಿಯಾದ ಮೊರೆತ. ರೋಂಕನರ : ಒರಿದು 
ನಿಗಳದ ಗೆಜ್ಜೆಗಳ ಪೆರ್ಮೊರಹಿಗಂಜಿ ಭವಾನಿಯರ್ಧೆಶರೀರವೂಂ ಬಿರಸಿ 
(ರಸನ, ೦೭-೭8). [ಪೆರ್‌ ( ಆಹಿರಿದ್ಕು) + ಮೊರಹು (ಇಮೊರೆಪು)] 

ಪೆರ್ಮೊಲ (ನಾ). ದೊಡ್ಡ ಗಾತ್ರದ ಮೊಲ; ದಷ್ಟಪುಷ್ಟವಾದ 
ಮೊಲ : ಉಡುಪತಿಬಿಂಬದಿಂದೆ ಸರಿದೋಡಿ ಮುಗಿಲ್ಲುಳೊಳೆಯ್ಲಿ 
ಘೊಕ್ಕು ಗೇಡುಡುಗಿ ಸುರುಳ್ಹ ತಚ್ಛಶಕನಂ ನೆಆ! ಪೋಲ್ತುದು ಕಾಡ 
ವೆರ್ಬೊಲ: (೧೪: 0-66): ಬಡಿಯುಡುವಂ ತೊಡಂಕದಿಡು ಪೆರ್ಮೊಲನಂ 
(6069 - ೩-50). [ಪೆ2* (ಹಿರಿದು) *ಮೊಲ) 

ಪೆರ್ಮೊಲೆ, ಹೆಮ್ಮೊಲೆ (ನಾ). ೧. ದೊಡ್ಡ ಮೊಲೆ : ಕಾದಲಳಟ 
ತೆಜಂದಿರಿದು ನೊ:ಡಿದ ನೋಟದೊಳೆಯ್ದೆ ತಳ್ತೆ ಪೆರ್ಮೊಲೆ 
ತುಮೊರ್ವೆಯೆ ನಾ [ಂಬಿ]ನಂ (ಶುಕ. ೪-೦೦೮): ವೆರ್ಮೊಲೆ ಹಾಶದಿಂದೆಸೆಯೆ 
ಬಂಬಲಬುಡಿದ ರೊಪು ಗಾಡಿಯಂ ನೂವರ್ನಡಿಎತಾಡೆ (ತಂಕಾಬಾ- ೩-006); 
ಸೊಕ್ಕುಜವ್ವನದ ನೀರಜಗಂಧಿಯರ ಕೊಬ್ಬಿದ ಪೆರ್ಮೊಲೆಗಳೆಡೆಯ ಚಂದನ 
ದಣ್ಬ - - . ತಂದೆಲರ್ಮೆಲ್ಲಮೆಲ್ಲನೆ ಪರಪುತಿರ್ದುದು (ಕೈ ರಾ. ೬-೦೨). 
೨. (ಹಾಲಿನಿಂದ ತುಂಬಿದ) ಕೆಚ್ಚಲು : ಕಾದೆಮ್ಮೆಯ ಪೆರ್ಮೊಲೆ 
ಯೊಳೆಚ್ಚು ಐಂಯ್ವು ಪಾಲ ಏರಿಯ ಬಲ್ಲರಿಯೊಳೋಲಂಡಿಸಖಂ . 
ಅಪರಸಾಂಧ್ಯಗಂಧವಹನೆಳಸೆ (ಬಕ್ರ, ೩-೪). ಹೆಮ್ಮೊಲೆ ; ೧. ಗಂಧವ 
ಪೂಹಿದಂದದ ರವಿಕೆಯೊಳುರೆ ಬಂದಿಸಿ ಜಗುಳ್ಹ ಹೆಮ್ಮೊಲೆಯ (866%. 
೪1), [ಪೆರ್‌ (ಎಪಿರಿದು,) + ಮೊಲೆ,] 

ಪೆರ್ಮೊಳೆ (ನಾ). ದೊಡ್ಡ ಮೊಳಕೆ: ಬಿನಯದ ಬಿತ್ತು ಬಿನ್ನಣದ 
ವೆರ್ಮೊಳಿ ಬಿಜ್ಜೆಯ ಬೇರಿ” ..- ಅನುವಂತುವಣ್ಣ ಬಣ್ಣೊನೆಯೆನೆ 
ಚಿಕ್ಕದೇವನೆಸೆದಂ(ಕಕ್ರ 8. ೧-೪೦): [ಪೆರ್‌ (ಎಪಿರಿದ್ದು) + ದೊಳ್ಳೆ) 

ಪೆರ್ಮೊಟ (ನಾ). ಅಗಲವಾದ ಮೊರ,-ಗೆರಸೆ : ವಾಡುಎರ" ಕೆಲರು 
ವೆರ್ಮೊಟದೊಳಕ್ಕಿಯನಿಕ್ಕಿ ಮಾಡುವರ” ಕೆಲರು (ಕೋಹತ. ೦೯-೬೦). 

[ಪೆರ್‌ (೬ ಪಿರಿದ್ದು) 4 ಮೊಳ] 

ಪೆರ್ಜೊಅಗೊಳ್‌ (ಕ್ರಿ). ದೊಡ್ಡ ಮೊರದಿಂದ ಗಾಳಿಯನ್ನು ಹಾಕು,- 
ಬೀಸು (7): ಆಳಿಯರ* ಬೀಸುವ ಚಮರಾಲವಟ್ಟ ತಣ್ಣಾಳಿಯಂದವಳೊಡ 
ಲ್ಲಿಚ್ಚು ತಾಳಿಯ ಹಾಕಿ ವೆರ್ಮೊಆಗೊಂಡ ತೆಜದಿ ಛಡಾಳಿಸಿತುಷ್ಟ ಸುಘಟಿಸಿ 
(ಕೊಪಕ, ೨೩-೬೨). [ಪೆರ್ಮೊಆ + ಕೊಳ್ಳ) 


20 


28 


80 


40 


45 


೫೮೩೦ 


ಪೆರ್ವಟ್ಟೆ 


ಪೆರ್ಮೊಣಿಹು (ನಾ). ಅತಿಶಯವಾದ ಅಬ್ಬರ ; ಅಧಿಕವಾದ ಆರ್ಭಟ : 
ಪಾಲ ಜಳಧಿಯ ಕಡೆವ ವೆರ್ಮೊಆಹಯೊ ವಎಲಯಾಗ್ನಿಯಾಡಂಬರವೊಯೆಂದೆ 
ನಲಲ್ಲಿ ಮೊಳಗಿದ ವಂದು. ವಾದ್ಯಗಳು (ಕುಣ. ೩6-63) ; ಮಿನುಗು 
ವಾಯುಧೆದ ನೊರೆಗಳೆ ವಾದ್ಯದಾರ್ಭಟೆಯ ವೆರ್ಮೊಟಓಿನ ಚಲಿಪ 
ಕೇತನತತಿಯ ಸುಳಿಯ - ಸೇನಾಸನೂದ್ರವನಾಗ ಪುರಜನಂ ನಿಟ್ಟಿಸಿ 
ದುದು (ತಂತ್ರ. 93-09). [ವೆರ್‌ (೬ ಪಿರಿದ್ಕು) + ಮೊಜಹ್ಯು? 

ಪೆರ್ಮೊಟಗು (ನು). ಅತಿಶಯವಾದ ಗುಡುಗು: ಪೆರ್ಮೊಟಗಲ್ಲಿದು ಗಜ್ಜ 
ವೃಷ್ಟಿಯಲ್ಲಿದು ಸುರಿವಸ್ತಜಾಲವೆನಲ್‌ ಬಿಲ್ಲೊದವಿದ ಗರ್ಜಿತಂ 
ಸುರಿದ ಸಂಯಕೆವದ್ಭುತವಾಯ್ತು ಸಾಲ್ವನಾ (ಗಣ. ೦೪-೯೦). 

(ಪೆರ್‌ («ಎ ಪಿರಿದ್ಕು) ೬ ದೊಬಗು,] 

ಪೆರ್ಮೋಡ (ನಂ). ಇ ಪೆರ್ಮೂಗಿಲ್‌ : ಕಾಲ್ಡೊನಲ ಕಡುಪಿಂಗಂ ಪೆರ್ಮೊೋ 
ಡದ ಕಳ್ತಲೆಗಂ . . . ಅರಣ್ಮದಾಭೀಳತೆಗಂ ಕೊಡದೆ ಕೊಂದೆ... 
ವಿಪುಳತಪದಿಂದಪರ್ಣೆಯೊಪ್ಪು ತ್ತುಮಿರೆಯಿರೆ (೧. ೯-೩ ವ). 

[ಪೆ೦" (ಆ ಪಿರಿದ್ಕು) 4 ಮೋಡ) 

ಪೆರ್ವಂದಿ, ಪೆರ್ಬಂದಿ. ಹೆಬ್ಬಂದಿ (ನಾ). ದೊಡ್ಡ ಹಂದಿ: ಮಹಾ 
ವರಾಹ : ಪುಳಿಂದನಾಥನುಳಿದಾರುತೆ ಕೂರಲಗಂ ಕಜುತ್ತು ಪೆರ್ವಂದಿ 
(೫೫9, ವೆರ್ಬಂದಿ. ಪೇರ್ವಂದಿ]ಯನೆಯ್ದಿ ಶಳ್ತಿಜ:ದೆಡೆ (ಗಿ೦ಕ. ೧ ೧೦೪). 
ಪೆರ್ಬಂದಿ: ಧರಣಿಯ ಪೆರ್ಬಂದಿ ಕೀಟ್ಕ್ಕಿತ್ತಿದೊಂದೆಡೆ ನೀರ? ತೀವಿತೆನಲೈ 
ಪೆಂಪುವಡೆಗುಂ ಗುಣ್ಣಿಂದೆ ಪಂಪಂಸರಂ (ಉವಂಫೂ- ೦೧೬). ಹೆಬ್ಬಂದಿ ; 
ಬ್ರಹ್ಮ ವಿಷ್ಠಾದಿಗಳು . - ಹದ್ದು ಹೆಬ್ಬಂದಿಗಳಾದುದನಜ್‌ಯಿರೆ: 
(ಶಪ್ನವ- ಳ- ಈತನುಜುಬೆಗೆ ಬೆದಆ್‌ತುಶ:ಸಂಘಾತವರಿ 
ಹೆಬ್ಬಂದಿಯೊಂದು (ಳುವ್ಮಾಳ- ೦೩-೩೦) ; ನಿಂವನೈ ಬಳಿಕೀತನಂ ಹೆಬ್ಬಂದಿ 
ಯಿದಿರಲಿ (ಕೊಂಕಾ- ೩-೩-30): [ಪೆರ್‌ (ಪಿರಿದ್ಕು) 4 ಪಂದಿ) 

ಪೆರ್ವಕ್ಕಿ, ಪೆರ್ಬಕ್ಕಿ, ಹೆಬ್ಬಕ್ಕೆ (ನಾ). ದೊಡ್ಡ ಹಕ್ಕಿ; ಗರುಡ: 
ಸಿರಿಯೊಡೆಯ ಕೋಲ್ಲಜ್‌ಯ ಪೆರ್ವಕ್ಕಿಗೆಲರುಣಿಯನಜಸ:ತಿರೆ ೭೦ಗೆಟ್ಟು 
ಸರಿಗೆನ್ನದಾ ಪಾವಿಗಿರದವಂರ್ದುಗಯ್ಕ ನೇಸರ್ಗಾಲಿಗಳು ನಡುಗಿ ಬಳೆ 

ಪೆರ್ಬಕ್ಕಿ : ಪೆರ್ಬಕ್ಕಿ ಹೆ:ಗುರು ಕಾಕಂ ಚಿಲುಊಲಿ 
ರತ್ನಖಗಮಿರ್ಕುಂ ತದ್ವನಾಗೌಘದೊಳ್‌ (ಉಕ: 8-89). ಹೆಬ್ಬಕ್ಕಿ : ಒಬ 
ಹೆಬ್ಬಿಕ್ಕಿಯಾದ ಒಬ್ಬ ಸೂಕರನಾದ (ಸರ್ಕರ. 0೬೩-೭೭೩) ; ಹೆಣ. ಕ]. 
ಗಿಡುಗ . . , ಹದ್ದೆಂಬಿವಂ ಸಾಳುವಂಗಳು ನೆಗೆದು ತಂಗಿ ಹೊಡೆಹೊಡೆಪ 
(ಸೋಕು: ೩-೪; ಪಟಪಟನೆ ಪಾರ್ವ ಹೆಬ್ಬಕ್ಕಿಗಳ ವೃಂದದ ಸ್ತುಟತರ 
ಬಹುಧಿಸ್ವನದಿಂ (ಕುಣಾಏ. 0೩-೩೩). [ಮೇ (ಹಿರಿದು). ಪಕ್ಕಿ) 

ಹೆರ್ವಟ್ಟಯೂರ್‌ (ನಾ). ಒದು ಸ್ಥಳದ ಹೆಸರು : ಕೆಸುಗೊಳಮೊಡೆಯ 


0೯-೪೪೪); 


(ಕಾರಸಂ: ೩-೦೦): 


ಣು ಛಿ 
ac 


ಲ 


ಬು 
ಮುಹಾಜನಕ್ಕೆ ವೆರ್ವ್ವಟ್ಟಿಯೂರುಂ ಮದ್ದೂನಿರು-2ಂ ಬುಹ್ಮಾದೇಯಂ 
ಪೊಯ್ದುವಂ (ಎಕ. 39. ಕೆಗ್ಗಡ: 1-20; ಸು. 700), [? + ಊರ್‌] 
ಪೆರ್ವಟ್ಟೆ, ಪೆರ್ಬಟ್ಟೆ. ಹೆಬ್ಬಟೆ, ಹೆಬ್ಬಟ್ಟೆ (ನಾ). ಹೆದ್ದಾರಿ; 
ದೊಡ್ಡ ರಸ್ತೆ ; ರಾಜಮಾರ್ಗ : ಅಣಿಲಾಪುರದ ಪೆರ್ನ್ವಾಟ್ಟೆ ತೆಂಕಣಸೀಮೆ 
ಮೇಣ್ಟೆಯ ಪೆರ್ವ್ವಟ್ಟೈ (8943, ಸ:-!, ೭6-80; 1046) : ಅನ್ಕಸ್ಟ್ರೀರತಿ 
ಲೋಲತೆ ನರಕಗತಿಯ ಪೆರ್ವಟ್ಟೆ ವಲಂ (ಐರ೯ಪು. ೦೦-೧೧); ಒಟ್ಟಿದ 
ಬಣಂಬೆಯಂ 


ವೆರ್ನಟ್ಟೆಯ ವಾರಿಧಿಯನೆಸೆವನ ನಂದನನನವುಂ 
ಕಟ್ಟಿದ ಮದಕರಿಯಂ ಗಡಿಕಟ್ಟಿದುದಂ ಕಾಣೆ ಗುಡಿಯ 
ನಧಿಕಂ ಬೆಳೆಗುಂ (ಅಲ್ಮಿನು. ೪೨೪೦) - ಪೆರ್ಬಟ್ಟೆ : ಪೆರ್ಬಟ್ಮೆ ಕರಂ 


ಗೊಂಟು ದೇವತಾಲಯದ ನೆಲಲ್ಮುಟ್ಟುವೆಡೆ ನೀರ ತಡಿ ಮನೆಗಟ್ಟುವೊಡ 
ಶುಭಂ (ಊೋಶ- 4-03); ಪೆರ್ಬಟ್ಟೆಯೊಂದಿರಲ್ಕಂದೊರ್ಬಳೆ ಪೋಗುತ್ತಿ 
ರಲೈ (ಪಳತಂ, 58೬9); ಏಜೀಸಿ ಮಹಾಧನುವನಶನಿಬಾಣವನೆಚ್ಚು ಡೋಟು 
ಗಳೆದವನಿಯಂ ಸಪ್ತವಾಶಳಕ್ಕೆ ತೋಜಾಸಿದನೊಂದು ಪೆರ್ಬಟ್ಟೇಯಂ 


ಪೆರ್ವಡಗು 


(ಶೈರಿ:ಕಾ, ೨೪-೩೦). ಹೆಬ್ಬಟಿ : ಮುಂದೆ ನಡೆದು ಎಳತುದುಟ್ಟಿನ ಹೆಬ್ಬಟಿ 
(ಏಕ. 1೪. ಎಳುದೂ- ೦೭೦-೦೦ ; ಸು. 12ನೆಯ ಕತ) - ಹೆಬ್ಬಟ್ಟೆ : ಅರ್ಹನ 
ಹಳ್ಳಿಯಿಂದಾ x ೫x ವಡಿಪುರಕ್ಕಂ ಹಿರಿಯದೇವರ ಬೆಟ್ಟಕ್ಕಂ ಹೋದ 
ಹೆಬ್ಬಟ್ಟೆಯೆ ಗಡಿ (04. 11, ೩೭-೪೪; 31797); ಮೂಡಲು ತಗ್ಗಿಗೆ 
ಹೋದ ಹೆಬ್ಬಟ್ಟೆ (೪೩.1, ೩೦-೪೩ ; 1522). 
ಹೆಬ್ಬಟ್ಟೆಯಾಗು - ೧. ಹೆದ್ದಾರಿಯಾಗು ; ದೊಡ್ಡ ದಾರಿಯಾಗು : 
ಪಾರ್ಥನ ತನುವಿನಲಿ ಹೆಬ್ಬ ಟೈಯಾದುದು ಬಾಣಪಧಿಕರಿಗೆ (ಕುವ್ಮಾರೀ 
೪-೩೮). ವ. ರಾಜಮಾರ್ಗದಲ್ಲಿ ಪ್ರಯಾಣಮಾಡುವವನಾಗು : 
ಅಟ್ಟೆ ಖಾಡಿದರಾಹವದಲಡಗಟ್ಟಿ  ಹೊಯ್ದರು ಸುರವರರು ಹೆಬ್ಬಟ್ಟೆ 
ಯಾದ ಬಳಿಕ ಕಾಲನ ಪುರಕೆ ದೈತ್ಮರಿಗೆ (೧ರಾಗ. ೭-೬-೩೬). 
[ಪೆರ್‌ (ಇಇ ಪರಿದು,) 4+ ಬಟ್ಟೈ) 

ಪೆವ್ವಡಗು. ಪೆರ್ಬಡಗು (ನಾ). ದೊಡ್ಡ ಜಹಜು : ಅಡಿಗಡಿಗೆ ನಡೆವ 
ಪೆರ್ವಡಗುಗಳ ಬೆಡಗುಗಳ . . . ಮುತ್ತುಗಳ ಪಡೆಪಿನಿಂ ಕಡಲೆಸೆದುದು 
(ಕಂಪು. 3-೪). ಪೆರ್ಬಡಗು : ರಣವಾರ್ಧಿಯೊಳರಿಯ ಶಿರೋವಂಣಿಯಂ 
ತವೆ ಮಾಜುಗೊಳ್ವ ಪೆರ್ಬಡಗೆಂಬಂತಣಿಯೊಡ್ಡಿದಾಳ್ಗ ಳೆಲ್ಲಂ 
ನೊಡ್ಡಾಗಲ್ಕೆ ಪರಿದುವಗ್ಗದ ತೇರ್ಗಳ್‌ (ದಃಳು. ೩-೭೦). 

[ ಪೆರ್‌ ( ಎಪರಿದ್ದು,)*ಪಡಗು (ಇಪತಂಗು) ) 

ಪೆರ್ವಡಹ (ನಾ). ಸತತವಾಗಿ ಸುರಿಯುವ ಮಳೆ; ಜಡಿಮಳೆ : 
ಪಕ್ಷಿಗರ್ದುವೆಅಂಕೆಯಗ್ರದಿಂ _ ಜಲಲವಬಿಂದ:ಗಳ್ನುರಿಯೆ ಪೆರ್ವಡಹಂ 
ಬಿಡೆ ಸೋರ್ವಗುರ್ವಿನೊಳ್‌ (ಕಾಂತೀಕ್ಕ. ೦೨-3೭): 

[ ಪೆರ್‌ (ಇವರಿದ್ಳು) *ಬಡಹ (ಆಬಡಪ) ] 

ಹೆರ್ವಡಿ :ಪೆರ್ಮಾನಡಿ' ನೋ. 

ಪೆರ್ವಡಿಕೆ :ಪೆರ್ವಡುಕೆ' ನೋ. 

ಪೆರ್ವಡಿಯಅ (ನಾ). ಮುಖ್ಯ ದ್ವಾರಪಾಲಕ; ಬಾಗಿಲು ಕ:ಯುವವರ 
ಮುಖಂಡ : ರಾಜಲಾಜನನುನಮುತಮನಅ:ದು ಪೆರ್ವಡಿಯಜನಾವರದಿಂ 
ಕಾಣಿಸಿದಂ ವ್ಯಂತರೇಶನಂ (ಕಾಂತಿಪ್ಪೆ. ೦೦-೧೬೦). 

[ ಪೆರ್‌ ( ಆ ಏರಿದ್ಳು) + ಪಡಿಯ ಜಿ) 
ಪೆರ್ವಡುಕೆ, ಪೆರ್ಬಡಿಕೆ, ಪೆರ್ವಡಿಕೆ. ಹೆಬ್ಬಡಿಕೆ (ನಾ). ೧. ಅತ್ಯಧಿಕ 


ಡೆ 


ವಾದ ದುರ್ವಾಸನೆ; ಹೆಚ್ಚಾದ ಹೊಲಸು ವಾಸನೆ: ಕೀವಿನ 
ಕೊಂಡಮೆಲ್ವಿನಾಗರವಟ್‌:ದೋಲ  ಪೆರ್ವ(ಣಾಣಾ. ರ್ಬ]ಡುಕೆ ಜುತು 
ಗಳಾಗಳುವಿಪ್ಪ ತಾಣ (4ರುಶ. ೬-೩9)- ಹೆರ್ಬಡಿಕೆ: ೨. ಅತ್ಮಂತ 


ಹೊಲಸಾದುದು ; ಬಹಳ ಹೇಸಿಗೆಯಿಂದ ಕೂಡಿದುದು : ಸುಡುವ 
ಡಗಿಂ ₹ರಂ ಪೊಗೆವ ಪರ್ಬುವ ಕರ್ಬೊಗೆ ಪೆಕ್ಕಮವಪ್ಪ ಪೆರ್ಬಡಿಕೆಯ ನುತಂ 
(06:5. ೬-೩8); ಕಡುಪೆರ್ಬಡಿಕೆಯ ನುಶಂ ತೊಡರ್ದಿರೆ ಭೀರದೆನಿವ್ಪ 
ಪೆಣನಂ ಕುಣುತ್ತೆ (ಕೃತ. ೩೧-೩೬)- ಪೆರ್ವಡಿಕೆ: ೧. ಸುಡುಸುಡು 
ನಿಮ್ಮ ದೇವತನಮೇವುದು ಕೀವೊಸರುತ್ತಮಿರ್ಪ ಪೆರ್ವಡಿಕೆಯ ತೊನ್ನನಂ 
ಬಯಸಿ ಬಂದಿರಿ (ಕೃಕ್ಕಾತ್ತ. ೪-3೪). ಹೆಬ್ಬಡಿಕೆ: ೧. ನಿಮ್ಮ ತನುವಿನ 
ಹೆಬ್ಬಡಿಕೆಯ ಮುಂದೆ ಒಬ್ಬರಾದರು ನಿಲಬಹುದೆ (ಕ5ಗೋ. ೨8೪-೦೬); 
ನಡೆವೆಣನೆ ನಿನ್ನ ತನು ಹೆಬ್ಬಡಿಕೆ ನಾಜುವುದಂ (ಸಾನುರ. ಹ. 394-0೪); 
ಹೇಸಿಕೆಯೆಂ೨ ಹೆಬ್ಬಡಿಕೆ ಕೀವು ರಕ್ತದ ಕುಂಡ (ರೆಂ190. ೨೩೩೫-೦೦). 
[ ಪೆ೦ (ರಿದ) 4 ಪಡುಕೆ ) 

ಪೆರ್ವಡುಕೆನಾತ (ನಾ). ಅತ್ಯಂತ ಹೊಲಸು ವಾಸನೆ: ಅತ್ಯಧಿಕವಾದ 
ದುರ್ಗಂಧ : ಮೆಯ್ಕೋಗಡಿಪಂತು ಪೆರ್ವಡುಕೆನಾತದ ಯೋನಿನುಖಂ 
ಗಳಿಂದೆ ಬಿಟ್ಟಾ ಗಳ? (ಅನಂಪು. ೯-೨೪). [ ವೆರ್ವಡುಕೆ 4 ನಾತ) 

ಜೆರ್ವಡೆ, ಪೆರ್ಬಡೆ (ನಾ). ದೊಡ್ಡ ಸೈನ್ಯ : ತನ್ಮಧ್ಯದೊಳ* ಸೊಡರಿರ್ಪಂ 
ತಿರೆ ಚಕ್ರರತ್ನಮುದಜಕೂೊಳ್‌ ನಿರ್ಬಾಧಮಿರ್ದತ್ತು ಪೆರ್ವಡೆ ವಾರಾಶಿ 


ಪಣ) 


೫೮೩೧ 


೪5 


80 


ಪೆರ್ವರ 


ಯೊಳರ್ದ ಬೈತ್ರದೊಳಗಂದೆತ್ತಂ ತೆರಳ್ಹಿರ್ದವೊಲ್‌' (60ಿಫು. ೩-೬೦); 
ನಿಷ್ಠುರತನದಿಂದೀ ಪೆರ್ವಡೆವೆರಸು ಮಹಾನೆರವಿವೆರಸು ಕಟ್ಟಾಳ್ತನದಿಂ 
ಪರಿತಂದು (6ರ್ಮಾನ್ಕು. ೬-೦೧). ಪೆರ್ಬಡೆ : ಆ ಪೆರ್ಬಡೆಯಂ 
ಪ್ರಾಚೀಕೂಪಾರಕ್ಕೊಯ್ವ ನೃಪತಿ ಸೇನಾಪತಿ . . . ಆಂದಂಬಡೆದಂ 
(ಕಂತಿಶ್ರ- 00-08೭) : ಪೆರ್ಚೆದ ಳಡಲೆಂಬಿನಂ ಮಸಗಿ ಬಂದುದು ಪೆರ್ಬಡೆ 
ರರ್ಬುವಿಲ್ಲನಾ (೪೭9. ೨೦೭) ಪೆರ್ಬಡೆ ನಡೆದುದೇನೆಂಬೆನು (ಕಾಕ80-6-೬). 
[ಪೆರ್‌ (೬ ಪಿರಿದು,) + ಪಡ್ಕೆ) 

ಪೆರ್ವಡೆಗಿತ್ತಿ (ನಾ). ದೊಡ್ಡ ಸೈನ್ಯದ ಒಡತಿ : ಆ ಸಮಯದೆ ಬಂದ 

ಳೊರ್ವ ಪೆರ್ವಡೆಗಿತ್ತಿ ದೇಶಾಧಿಪತಿಯತ್ತಣಿಂದ (908ಕ- 8-6೩). 
[ಪೆರ್ವಡೆ .. _ಗಿತ್ತಿ] 

ಪೆರ್ವಣ್‌' (ನಾ). ತೋರವಾದ ಹಣ್ಣು ; ದೊಡ್ಡಗಾತ್ರದ ಹ್ಯಾ. 
ಪರ್ವಣ್ಣೊತ್ತಿಂದೆ ಪ್ರತ್ತಿಂಗಿಳಿಗಿದ ನೆಲದಿಂದುಣ್ಮಿ ತಣ್ಣಂಪಿನುರ್ವಿಂ ನೇರ್ಪ 
ಟ್ವೊಳ್ಳಕ್ಕೆ ಪುತ್ತೆರ್ದೊಗೆದು ಮುಸುಕಿ ಮೆಯ್ದಂಟು ಕಾಯ್ಯೂಯೂ 
ದೆಂದೆಂದೊರ್ವನ್ನಂ ಪಾಂಥರೆತ್ತಂ ಬಳಸಿದ ರಸನನ್ಮಾತುಳಂಗಂ 
ಅಲ್ಲಿ ಚೆಲ್ವಾದುವಾದಂ (7?) (ತಂಡ್ರಪು. ೦೦-೪೪). 

[ ವೆ೦ (ಆ ಹಿರಿದು) ೬ ಪಣ್‌,] 

ಪೆರ್ವಯಲ್‌, ಪೆರ್ಬಯಲ್‌. ಹೆಬ್ಬಯಲು (ನಾ). ೧. ಒಂದು 
ಸ್ಥಳೆದ ಹೆಸರು: ಪೆರ್ವ್ವಯಲ ಕೆಬರುಂ ತೆನನ್ಮಾಕರುಂ ಕೊಳನೆಲ್ಲೂರ 
ಸಂಲತ್ತರುಂ . . . ಸಾಕ್ಷಿ (ಎಕ. 111: ಎಕೊ. ೬೦-೬೦; ತು- 800) ; 
ನಗುಲರಸಂಗೆ ಪೆರ್ವ್ವಯಲ್ಪನ್ನೆರಡಣ ಕಿಟುದೆಆೆ (ಕ್ಮ 6ರಿ- ೦೯೬೦: ಓೌ-6ೂ ; 
1053 ?)- ಪೆರ್ಬಯಲ್‌ : ೨. ವಿಸ್ತಾರವಾದ ಮೈದಾನ : ವಿಶಾಲ 
ವಾದ ಜಾಗ: ಪಟುಗಳ ಪೆರ್ಬಯಲಾಗೆ (ಕಾರ್ಮಸಾ. 9೬2)- 
ಹೆಬ್ಬಯಲು ು ೧. ತಟ್ಟೀಕೆರೇ ಹೆಬ್ಬಯಲು ನಾಮಾಭ್ಯಾಂ ಸಹ ಪಂಚಭಿಃ 
ಲಉುಪಗ್ರಾಮೈಃ . . . ಸಂಯುತಂ (ಎಳ. ೪1. ಶಿರೋ: ೨-೪೬; 364). 

[ ಪೆ೦* (ಆ ಪಿರಿದ್ಯು) + ಬಯಲ್‌ೌ್‌(ಆ ವಯರ್‌) ] 

ಪೆರ್ವಯ್ತಂಗೊಳ್‌ (ಕ್ರಿ). ಹುಚ್ಚಹಿಡಿ; ಮುನ್ಮಮಿ ತಪ್ಪ ನಿರ್ಬುದ್ಧಿ 
ತನಮಿಲ್ಲ ನಿನ್ನಂತಪ್ಪ ಬುದ್ಧಿವಂತರುಂ ಪೆರ್ವಯ್ತುಂಗೊಂಡರಂತೆ ಒಡ 
ಸಾದುವಂ ಕಳ್ಳನೆಂದು ಬೆನ್ನಟ್ಟಿ ಬಂದುದಕ್ಕೆವಮಗೆ ಪಿರಿದುಂ ವಿಸ್ಮಯಮಾದ 
ಪುದು (ಕರ್ಕಾಕ್ಕು. ೬-೦೧೪)- “ಪೆವತ್ತಿಕ' ಪರಾ. (? + ಕೊಳ) 

ಪೆರ್ವರ. ಪೆಮ್ಮರ, ಪೆರ್ಮರ, ಹೆಮ್ಮರ (ನಾ). ೧. ದೊಡ್ಡ 
ಮರ; ಉನ್ನತವೃಕ್ಷ: ಒಗೆವ ದಿನೇಶನಂ ಹರಿವ ಸಿಂಧುವಂ . - 
ಸೊಗಯಿಸಿ ನಿಂದ ವೆರ್ವರೆನಂ . - - ಜೈವಮೆಂದೆಅಗುವಾತನೆ ದೇವ 
ವಿಮೂಢನಾಗನೆ (ಕತಾರ- ೪೬): ಪೆಮ್ಮರ : ೧. ಪಡೆಯ ಕಾಲ್ದುಳಿ 
ಗುಗ ಗಿಡು ಬಳ್ಳಿ ಪೆಮ್ಮರ ಪುಡಿಯಾಗೆ (೪ಕ- ೦-ಟ. ಪೆರ್ಮರ: ೧. 
ಅಲ್‌ಕೆಯ ಗೋವರಣ್ಣಿ ಬರೆ ಪಾಯಿಸಿ ಘೋಟಬಯಿಲರ* ತಗುಳ್ಲು ಆತ್ತಅ 
ತಣ್‌ದಿಕ್ಕಿ ದೇಗುಲ ಪೆರ್ವಾರವಂ ಕಡಿವಂತೆ ಮಾಡಿದರ" (ಶುಶಕಾ. 9-೯8): 
ನೀರಸವಾಗೆ ಬಳ್ಳಿ ಗಿಡು ಪೆರ್ಮರಗಳ್‌ . , . ಬಂದುದು ಬೇಸಗೆಗಾಲಂ 
(ಕಾರೂ. ೬-6). ಹೆಮ್ಮರ: ೧. ಹೆವ್ಮೂರನಿರ್ದೇನದಣಾಂದಲೆತ್ತ 
ಬಹುದೇ ಬಲ್ಕಾರವುಂ (ಸೀಕೇಕ. ೩೩); ಹೆಮ್ಮರ ನಿವಾತದಲುಡಿದು 
ಬಿದ್ದವು ಕೌರವೇಂದ್ರನ ಪತನಕಾಲದಲಿ (ಕಂರ್ಕಾಗ. 9-0); ಕಿತ್ತು ಬೀಳುವ 
ಹೆವ್ಮುರಂಗಳಿವೆತ್ತಲವಅವಡಿಗಿದ್ದು ಬದುಕುವುದೆತ್ತಲೀ ಶಿಶುಪಶುಗಳು 
(ರಾಗ. ೦೦-00-8). ೨. ಒಂದು ಬಗೆಯ ಮರ ; ತಿಗಡುಮರ : 
“ ಶ್ಕೋನಾಕಃ .. . ಶೋಣಕಃ, ಅರಲು. ಇವು ಹೆನ್ಮುರ ” (ನಾ309. 
006) : ಅಯ್ಕ ಹೆ್ಕೂರದಲ್ಲಿ ಸುಗಂಧವನಅಸುವರೆ (ವರ. 0೩-೨೪) ; ಹಾಲೆ 
ಹೊುಗೇತಕಿ ವನಸಂಖಗೆ ಹಿಂತಾಲ ಹೆನ್ಮುರ ಕವ್ಮುರಗಳು (ಕಂಠಂ. ೧6-೩೬): 

[ ಪೆರ್‌ (ಎ ಪಿರಿದು,) *- ಮರ್ಮ? 


ಪೆರ್ವರುಪ 


ಪೆರ್ವರುಪ (ನಾ). ಭಾರಿ ಮಳೆ : ವಪೆರ್ವರುಷಗರೆದಾವರಿಸಲೊದನೆ 

ದಳ್ಳು೦ಯತಿಶಾಂತಿಯಾದುದು (ನವನೋ. ೬ ೭). 
[ಪೆರ್‌ ( ಐಪಿರಿದ್ಕು) |. ವರುಷ (ಆ ಬರಿಸ)] 

ಪೆರ್ವರ್ದು, ಹೆಬ್ಬದ್ದು (ನಾ). ದೊಡ್ಡ ಜಾತಿಯ ಹದ್ದು : ಪರಿಯ 
ದರ್ಮುಆ್‌ ವರ್ಮ ಚೆಂಬರ್ಮೂರುತರದ ಹಡೆಹರ್ದು ಪೆರ್ವರ್ದ[ಾಾಕಾಂ. 
ಪೆರುವರ್ದ]ವಜಕೊಳೊಪ್ಬಿದವು (ಸಾಳ್ಮಂಾ: ಇ ೨೩). ಹೆಬ್ಬದ್ದು : 
ಹಕ್ಕಿಯ ಕೊಂಡು ಕುಕ್ಕೆಯೆ ಇಳಗಿಟ್ಟು ಹೆಬ್ಬದ್ದ ಹಡಿದು ಕಬ್ಬದ್ದ ಬಾಣಸವ 
ವಖಡಿ (ಶ್ರಕೋಗ. ಕ. 8೦6. ೦೦೦) - [ ಪೆರ್‌" ( ಆಪಿರಿದ್ಕು) 4. ಪರ್ದು ] 

ಪೆರ್ವಲ; ಪೆರ್ಬಲ. ಹೆಬ್ಬಲ (ನಾ). ಭಾರಿಸೈನ್ಯ: ದೊಡ್ಡ ದಂಡು: ಇದು 
ವೆರ್ವ ಲಮಾನೊರ್ವನೆ ಕದನಂ ಪರಿದಕ್ಕುಂ (ರರ್ತಾಮ್ಮ , 0೩-೧೨೩): ಬಲಕ್ಕೆ 
ಆಳ್ವಲ ... ನೆಲವಲ, ಪೆವಗಲ್ಯಕನುರ- ೨೪6 ಪ್ರಯೋ). ಪೆರ್ಬಲ ; ಪೆರ್ಬಲ 
ದಿಂದಂ ಇಆುವರ್ವೆಆರೇಕಾಂಗದಿನಿಅಿವಎರಾರ್ನಿನ್ನ ತೆಣದಿನಿಜ-ವ ಬೆಡಂಗಾ 
(ಗರಾಯು- ೦೦-೪) : ಕವಿತಪ್ಪ ಎರೋಧಿಬಲಕ್ಕೆ ಭೀತಿಯಿ)ಂ ನೆಲವಲನೆನ್ನದಲ್ಲ 
ದಿದು ಪೆರ್ಬ್ಬಲವೆನ್ನದೆ ದೋಃಪ್ರತಾಪದಿಂ ಗಿಲಿಗಿಲಿಗಂಬವಾಡಿಸುವಂ (ಎಕ. 
೫31, ಕಕ್ಕಶಾ. 94-0೭) 171): ಕಟಿತ್ತೆಜಗೆ ತಾಗಿದರನ ಶಿವೊಲಂತೆ ವಶಾ್ಹು 
ಪರ್ಬಲಮೊಡವಾಯಿ (ಉವ್ಮಕಾ. ೪೬೩)- ಹೆಬ್ಬಲ : ತಳಿತುದೆಡಬಲವಂಕ 
ದಲಿ ಹೆಬ್ಬಲ (ಕುವ್ಯರ್ರೋ. 8-90) : ಬೊಬ್ಬಿಆ:ದು ಮೂಜಟಿಂಬುಗಳೆಲುಟ3 
ಯೆಬ್ಬಿಸಿದನಾ ಖಳತನೂಜನ ಹೆಬ್ಬಲವ ರಥ ಹಯ ಮದೇಭ ಪದಾತಿ 
ಸಂತತಿಯ (ಕೊರಂ- ೬-೪೦-೨೪); ಹೆಬ್ಬಲದೊಡನಿಂತು ಕಿಜುಬಲ' ಬವರ 
ಕಾನುವುದೆ (ಕೂನರಿ. ೧೬-೨೬) [ಪೆ೮್‌ (ಎಪಿರಿದೂ) + ಬ್ಬ] 

ಪೆರ್ವಲಗೆ (ನಾ). ಅಗಲವಾವ ಗುರಾಣಿ -ಹರಿಗೆ : ಪಿಡಿದಸಿಗಳಿಂದ 
ಮುಂಗೈಯ ಪೆರ್ವಲಗೆ . . * ದುಃಶ್ವಾಸ ಸಂಕಲಿತ ಸಂಗಡಿಗತಿವಂನಾಳ್ಗ 
ಳುತಮಮ ಮೈದೋರಿತು (ರೆ:ಕಾರಾ. ೦-೧೭-೪೬). 

[ಪೆರ್‌ (ಎ ಏರಿದ್ದು) ಪಲಗೆ] 

ಪೆರ್ವಲೆ, ಪೆರ್ಬಲೆ, ಹೆಬ್ಬಲೆ (ನಂ). ದೊಡ್ಡಬಲೆ ; ಮಾರಿಬಲೆ: 
ವೆರ್ವಲೆ ಬಡಿಕೋರ್ಲ ಕಿಟುನಾಯ್‌ (ಕನುದ: ನ: ೦೪೨ ಶ್ರಯೋ) ; 
ಚಕ್ರವಲೆ ವಿಗೆ ಮುಕ್ಕಣ್ಣಿವಲೆ ಪೆರ್ವಲೆಯ ಪೊಟಿ್‌ಗಳು ವಿಂಧ್ಯಕನ 
ಡೆ (ಸಾಳ್ಳಳಾ. 8-00) : ಪೆರ್ವ[೫ಉ೫ಣಂ. ರ್ಬ]ಲೆ ತೊಡಂಶುವಲೆ 
ಕೊಲ್ವಲೆ . . . ಬಿಡುವಲೆಗಳೆನಿಪ್ಪುವೆಸೆದುವಾ ಬೇಂಟಿಗರೊಳ 
೩-39). ಪೆರ್ಬಲೆ: ಪೆರ್ಬಲೆ , . . ಕವಲಂಬುಸಹಿತಂ ಭೋರನೆ 
ನೆರೆದತ್ತೂ ಬೇಂಟೆತಾಅನ ತಂಡ (ಕಳಕಂ. ೬೪): ಸ್ಮೃೃತಿನಿಶರವೆಂಬ 
ಪೆರ್ಬಲೆಗಳಂ ಬೀಸಿ. . . ಶಮೆ ದಮೆ ಶಾಂತಿ ಸತ್ಯಸಂಗತಿ ಬೇ 
ಗುಚಿತಸಾಧನವಾಗೆ ಮೃಗಕೇಳಿಯಿಂದಿರ್ವನಹಿ"ಟಕನು (ಸಗಂರಫು. ೦6-9೬). 
ಹೆಬ್ಬಲೆ : ಹೆಬ್ಬಲೆಯ ಬೆಳ್ಳಾಲವಲೆಗಳ ಮಯಣದಂಟಿನ ಮೇಲುಕೊ:ಬಿನ 
ಬೇಟೆಗಾಅರು ಬಳಸಿದರು ಶಿವನ (ಕುರ. ೫-೩೩): ಭನಂಶಿಯೆಂಂದೆ:ಬ 
ಹೆಬ್ಬಲೆಗೆ ಸಿಕ್ಕಿ ಅಂತ್ಯ ಮೊದಲನು ಕಾಣೆ (ಫ್ರರಂರ. 3-೧೬-೩); ದೈವ 
ಮಚಿಸಲು, ಬುದ್ಧಿ ಬಲದಿಂದಾರು ಬದುಕಬಹುದು ? ಒಡ್ಡಿದಾ ಹೆಬ್ಬಲೆಯ 
ಹಾರಬಹುದು ? (ಶಾರಸಿ, ೬-೨೦). [ ಪೆರ್‌ (ಇ ಏರಿದ್ದು) 4 ಬಲ್ಲಿ] 

ಪೆರ್ವಸ, ಪೆರ್ಬಸ, ಪೆರ್ಬಸವು (ನಾ). ದೊಡ್ಡ ಬರ; ಭೀಕರಕ್ಷಾಮ: 
ವಾಫಿಲಿ ಬೆನ್ಕು ಮತ್ಮ್ಯವಿ:ನಿತುಂ ಪೊಲಗಾಗಿರೆ ಮುತ್ತಮನ್ಯಜಿ:ವಾವಳಿ 
ತಮ್ಮ ಜಾಶಿಯಡಗಂ ತಿನೆ ಪೆರ್ವಸಮಕ್ಳ್ಕೂಂ (ರೋಕೋಶ. ೪-೬೪): ಮಿಂಚಿನ 
ಬಣ್ಣಮೆಯ್ದೆ ಕರಿದಾದೊಡೆ ಪೆರ್ವಸವಕ್ಕು (ಅಲ್ಸಕು. ೬-೦೨). ಪೆರ್ಬಸ: 
ಸುರಧನು ಪಾಟಳರುಚಿಯಾಗಿರೆ ಸನೂರಂ . . . ಅದು ಕರಿದಾಗಿರೆಯುಂ 
ಧಾರಿಣಿಗೆ ಕೂಡೆ ಪೆರ್ಬಸಮಕ್ಕುಂ  (ಊಕೋಕ. 9-೨೩). ಪೆರ್ಬಸವು: 
ಅರ್ಕನ ಸೂನು ಕುಂಭದೊಳ್‌ ಜೆಟ್ಟಿಗನಪ್ಪ ದೇವಗುರು ಸಿಂಹದೊಳಲ್ಲಿರೆ 
ಲಂಕೆಯಿಂದಮೆಟ್ಟಟ್ಟಿ ತಗುಳು ವೆರ್ಬಸವಿನೊ೪* ಪ್ರಜೆ ಮೂಅ 


ಕಿಲಿ 


(tose. 


೫೮೩೨ 


ಪೆರ್ವಣ! 


ಆಸೊಳೊಂದು  ಭಾಗೆಯುಬ್ಬಟ್ಟೆ ಕೈಯೊಳೆಂಬಿನಂ೧0/ ಬರ್ಮಗುಗು೨ ಸಲೆ 
ನಾಗರಂವತಾರೆನೋಜಿಯ೨ಂ (ಅಟ ವೂ. ೭ ೫೭)- [ಪೆರ್‌ (ಎ ಪರಿದು,) | ಪಸ] 
ಪೆರ್ವಸಲೆ (ನಾ). ದೊಡ್ಡ ಹುಲ್ಲುಗುವಲು : ಅಸದ್ರಿಶವಂಮುಮಂಡಳವ 
ದಿಂದಮ್ರಿತೋಜ್ವಳಕೀರ್ತೀಕಾಂತಿಗೀಕ್ಷಿಸೆ £ಜತಿವುಳ್ಳುದೊಂದು ಕಜಕಿಯಿಲ್ಲದು 
5 ದೊಂದಟ್‌ಂದವಂದೂ ಹೋಲಿಸಿದಪಿನಿಂದು ನಾಳೆ ರಿಪುಹರ್ಮ್ಯತಳಂಗಳ 
ಮೇಲೆ ತಳ ಪೆರ್ವ್ವಸಲೆಗೆ ಪಾಯು ದಿಂದುವಮ್ರಿತಂ ಬಳಿಕಂದೆಣೆ ಚಂದ್ರ 
ಮಂಡಳಂ (೩992. 1-1, 494-460: 1226). [ವೆಲ್‌ ( ಎಪಿರಿದು,) | ಪಸಲಿ] 
ಪೆರ್ವಸಿವು (ನಂ). ಹೆಚ್ಚಾದ ಹಸಿವು: ದಸುಧೆಗಧೀರನಪ್ಪ ನಳನಧ್ವರ 
ಸತ್ತಲದಿಂ ಸುರರ್ಗೆ ಪೆರ್ವಸಿವಡಗಿತ್ತೂ (ನಳ50. ೩೩). 
[ ಪೆರ್‌ (< ಪಿರಿದ್ದು) + ಪಸಿವು (ಪಸ) ] 
ಪೆರ್ವಸುಗೆ (ನಂ). ಒಂದು ಸ್ಮಳಿದ ಹೆಸರು (?) : ಲೊಕ್ಕಿಗುಣ್ನಿಯ 
ಊರೊಡೆವೊಲದ ಪೆರ್ವ್ವಸುಗೆಯ ಸ(ಶ)ಂಕರಯ್ದಂ(ಯ್ಯು)ನಾಯ.ಕರ 
ವಂಗಂ (ಎಂ. ೫1%, ೨೦೯-೫ ; 1017) - 7?) 
ಪೆರ್ವಳವಿಗೆ (ನಾ). ಅತಿಶಯವಾದ ಬೆಳವಣಿಗೆ : ದಳದಳಿಸಿ ಪೊಸ 
ಕೆಂದಳಿರ್ಗಳೆ ಕಾವಣವೊ ಕಮುಳಿನಿಯ ರಾಗ ಪೆರ್ವಳವಎಿಗೆಯೊ ಪೇಲಾಮೆನೆ 
£ಣ್ಲೊಳಿಸಿದುದರುಣೋದಯಂ ಸುರೇಂದ್ರನ ದೆನೆಯೆ೧೪? (ರರ್ಮಕ. 3.-೩೦)- 
[ ಪೆರ್‌ (ಆ ಪಿ೨ದ್ದು) -- ಬಳವಿಗೆ] 
ಪೆರ್ವಳಿ, ಹೆಬ್ಬಳಿ (ನಾ). ೧. ದೊಡ್ಡ ಮನೆತನ ; ಹಿರಿಯ ವಂಶ: 
ಶಸ್ತ್ರವುಂ ಶಂಸ್ತ್ರಮಂ ಕಲ್ಪಂ ಮೇಣ್‌ ಪೆರ್ಶಳಿಯೊಳಾದವಂ ಅವನಂ 
ಕಂಡವಂ ವೃರ್ಥಕಾರ್ಯನುದುದು ಕಾಣದು (2?ನಂರ. ೨-6). ಹೆಬ್ಬಳಿ : 
೨. ಒಂದು ವಂಶದ ಹೆಸರು (?) : ಹೆಬ್ಬಳಿ ಮೊದಲುದ ಬಳಿಯವರ 
ಕಯ್ಮಲ: ೫x (3333. 1x-ii, ೪06.0೭ ; 1004). 
[ಪೆ೮್‌ (ಎ ಪಿರಿದ್ಯು) + ಬಳ್ಳಿ (ಎ ಬಬಿಸ್ಕಿ)] 
ಪೆರ್ವಳು `ಪೆರ್ವಟಿ' ನೋ. 
25 ಪೆರ್ವಳೆ 'ಪೆರ್ಮಲ್‌' ನೋ. 
ಹೆರ್ವಳ್ಳ, ಪೆರ್ಬಳ್ಳ (ನಾ). ೧. ನೀರಿನ ದೊಡ್ಡ ಹಳ್ಳ. ೨. ಒಂದು 
ಹಳ್ಳದ ಹೆಸರು : ತಸ್ಮ ಸೀಮೆ ಮೂಡಾಯ್ಬೆರ್ವ್ವಳ್ಳಮೆ ಪೊಟೆವಾಡಿಯ 
ಸೀಮೆಯ:೪” ಕೂಡಿತ್ತು . .. ಮೂಡಯ್ತೂಡಿಲ ವೆರ್ಚ್ವಳ್ಳಮೇ 
ತೆಂಕಯ್ಕರ್ಗ್ಗೊಶ್ತಿಗೂಡಲ ಪಳ್ನಮೇ » ಹೀಮೆ (ಎಕ. 1, ಹೆನ್ನೆಡ. 
1-೬; ಸು. 760). ಪೆರ್ಬಳ್ಳೆ: ೧. ಅತಿಪ್ರಬಲಜವಪ್ರವಾಹು ಬೆಳ್ಳಂ 
ಗೆಡೆಪು ಪರಿತರ್ಪ ಪೆರ್ಬಳ್ಳದೊಳ್‌ ಪಿರಿದಪ್ಟ ತೆಪ್ಪದ ಮೇಲೆ ತೇಂಕುತ್ತುಂ 
(ಕಂಕತಂ. ೨€೬-೧ಓ) ; ಅಸಿದುವರಿವ ಪೆರ್ಬಳ್ಳದಿರ್ಪಕ್ಕದೊಳ್‌ ವಿಲ್ರೊಸೆ 
ದೊಂದಂ ಜಾನಿಸುತ್ತಿರ್ದುದು ಚಳಶಫರೀಕಾಲಕೂಟ೨ ಬಕೋಟಂ (ಗಂ. 
02-೬೨). (ವೆ೦” (ಎಪಿರಿದು,) + ಪಳ್ಳ] 
36 |ಪೆರ್ವಳ್ಳಿ, ಪೆರ್ಬಳ್ಳಿ (ನಂ). ಒಂದು ಸ್ಥಳದ ಹೆಸರು: ಚೋಬರ 
ಬ್ರ್ಹಿವೆಯ್ಯು ಪೆರ್ವ್ವಳ್ಳಿಯ ತುಜುಗೊಳೊಳ ಸ್ವರ್ಗ್ಗಸ್ಮನಾದಂದು 
(ಎಳೆ. ೩1: ಜೊಳಲ್ಲೆ. 68-೬; 977). ಪೆರ್ಬಳ್ಳ್ಯಿ : ಪೆರ್ಬ್ಬಳ್ಳಿ ನಾಮ 
ಗ್ರಾಮಾನಾಂ ಮಧ್ಯೇ (ಎಡ. 2%, ೨೨೪-೬೦: 750). 
(ಪೆರ್‌ (ಎಪಿರಿದು,) + ಪಳ್ಳಿ) 
€€|ಪೆರ್ವಜಕ, ಪೆರ್ಬಜ!, ಹೆಬ್ಬಲಿ (ನಾ). ದೊಡ್ಡ ಹರೆ.- ತಮಟೆ: 
ಎಡೆಯೊಳ್‌ ದೂಂಟಿಂದೆ ದೂಂಟಿಂಗೆ ಪೆರ್ನಜಕಯಂ ಪೊಮ್ಮಿ ಕೆಲಕ್ಕೆ ನಾಣ್ಣಿ 
ತಲೆಗುತ್ತಿರ್ಪಾಕೆಯೇ೨ ಜೋಡೆಯೇ (10ರ. ೪-6). ಪೆರ್ಬಅಕ; 
ಅಅ್‌ಕೆಯ ತೇಲ್‌ ಪಟಬಿಗೆ ಪೆರ್ಬಆ್‌ ಚಕ್ರಂ ರಾಜ್ಯಚೆಹ್ನಮೆಂಬಿವೌಂ 
ಗೆಂಟಜಕೊಳೆ ಬರವಂ ವಿರೋಧಿಗಳಅ್‌ಯೆ ಜಯೋದ್ಲೋಗ ಖೇಚರೇಂದ್ರಂ 
ಬಂದಂ (೫ಾಂತಿತಿ. ೪-9೦) ; ಪೆರ್ಬಅಕಿಯಂ ಪೊಯ್ಸು ೦ . . - ಅತಿ 
ಗರ್ಬದಿ ವತಾಜೂಂಕನೆನಿಪ ಭಟನೇಳ್ತಂದಂ (ಕ್ರಿಫುಂ. ೨೩-೦೪) - ಹೆಬ್ರಿ ; 


10 


16 


20 


ಪೆರ್ವಟು 


ಹೆಬ್ಬಟ್‌ಗಳು ಬಾಟ್‌ಸುವ ಗತಿಗುಬ್ಬುತುಬ್ಬುತ . - . ಚಿಂಗು ಭಲ 
ಎನುತಿರಲೂ (0ಸಫು. ೩೬-೦೪) ; ಉಲಿವ ಹೆಬ್ಬಆಗಳನು ಕಿವಿಗಳ ಬಳಿಯ 
ಬೊಬ್ಬಿಡಿಸುವುದು (ಕಕರಣ ೬-೨೬-34); ಹೊಡೆವ ಹೆಬ್ಬಅಕ ಜಾವಗಹಳೆ 

» ಜಡಿತ ದನಿಗಳಿಂದ ತಳವಾಅರುಗಳ ಪಡೆ ಶಿರುಗುವುದು (ಕಂಠಂ. 
೦೦- ೦೪೦). [ಪೆರ್‌ (ಆ. ಪಿರಿದ್ಕು) 4+ ಪಲ್ಸ್‌] 
ಪೆರ್ವಟು, ಪೆರ್ವಳು, ಹೆಬ್ಬಳಂವ (ನಾ), ದಟ್ಟವಾದ ಕಾಡು; 
ಮಹಾರಣ್ಯ : ಅಂತೆಂತುನುಮೆಯ್ದೆ ವಂದುಜ್ಮಯಿನಿಯ ಪಡುವಣ 
ಪೆರ್ವಟುವಂ ಕಟಂದು. . . . ಸೀತೆ ಸೇದೆವಟ್ಟಿರ್ಪುದುಂ (ಕಂಣರೂ, 
೩-೦೦೩ 5). ಪೆರ್ವಳು : [ನಾಡು ಬೀಡುಗಳನಂದು) ಕಳೆದು . . 
ಶಬರಸಂದಣಿಯಿಂಂದಗುರ್ವಿಸುವ ಪೆರ್ವಳುವನು ಪುಗುತಿರಲ: (ಕುಮರ. 
೬-660). ಹೆಬ್ಬಳುವ : ಬೆಳೆದ ಹೆಬ್ಬಳುವಕ್ಕೆ ಕಾಲಾನಳನಂ ಕವಿದಂದದಲಿ 
ಮುರಹರನಲಘುಬಾಣವ್ರಾತ ಕವಿಮದು  ಸಾಲ್ವನೆಡಬಲದ (ಕಾಗ. 
02-63-೨3). [ಪೆರ್‌ ( ಎಪಿರಿದು) 4 ವಟ್ಕು (ಆ ಪಟುವ)] 
ಪೆರ್ವಟ್ತ್‌ (ನಾ). ಒಂದು ಊರಿನ ಹೆಸರು (?) : ಪೆರ್ವಟಕ್ತಿಯ ತೆಂಕಾ 
ಯೊಟಕ್ವಿ ಎ ಪಡುವಾಯ್ತಾಟಕ್ತೀಲಿಯೆ ಸನ್ನು ಕಾವೇರಿಯುಳ್‌ ಕಹಡಿತ್ತು 
ಸೀಮೆ (ಎಳ, 1೪, ಎರತೊ. ೩೦-೭೫ ; ಸು. 890) - [?) 
ಪೆರ್ವಾಗಿಲ, ಪೆರ್ಬಾಗಿಲ್‌. ಹೆಬ್ಬಾಗಿಲ್‌ ಹೆಬ್ಬಾಗಿಲಂ (ನಾ). ದೊಡ್ಡ 
ಬಾಗಿಲು ; ಮಹಾದ್ವಾರ : ವೆರ್ವಾಗಿಲ ನೆಲೆವಾಡದಗುರ್ವನದೇನೆಂಬೆಂ 
(ರುಕಾ. ೨.0೨೦); ಜವಹುರದ ಪೆರ್ವಾಗಿಲಂ ಪುಗುತರ್ಪಂತಿರೆ ಬರ್ಪಟಃ 
ಬೀರ ನೀನಾರವಂ (ಊನಸಿಕ್ಕ- ೪8-30). ಪೆರ್ಬಾಗಿಲ್‌ : “ಪರಿಕೂಟಮಾ 
ಹಸ್ತಿನಖವೆ:ನಲು ಪೆರ್ಬಾಗಿಲಕ್ಕು” (ಕುಂಗರಾ. 8೭-೪), ನರಪ ಬಲ್ಲಾಳ 
ನರಮನೆಯ ವೆರ್ಬಾಗಿಲೊಳಗಂದಳವನಿದು ನಿಂದು (ಕಡ್ಮಕಾ. ೪-00): 
ಆ ಪೆಟ್ಟಣಕ್ಕ ನುಪಮಿತನವರತ್ನಮಯದ ಮಾನ್ನೂಅಅುವತೆಸೆವ ಪೆರ್ಬಾ 
ಗಿಲ್ಲಳು (ಕಓಕ: ೦೦-೭೪); ಪೊಳಲ ಪೆರ್ಬಾಗಿಲ್ಲಳಿಕ್ಕಿದವು (ಕಿ ಬರಾ. ೯-0೩). 
ಹೆಬ್ಬಾಗಿಲ್‌ : ಮುಖಂ, ನಿಃಸರಣಂ_ ಈ ೨ ಹೆಬ್ಬಾಗಿಲ ಮುಂತು 
(ಕರಾಯು- ೪6-೩೪). ಹೆಬ್ಬಾಗಿಲು : ಪುರದ ಹೆಬ್ಬುಗಿಲ ಮುಚ್ಚುಳ 
ನಗರದೇವತೆಯರ್ಕಿ:ಲಿಸಲ್‌ (ಫ್ರಣ್ನಾಸ್ರ- ೬-೩೯ ಕ) ; ಪರದ ಹೆಬ್ಬಾಗಿಲು 
ಗಳಿಕ್ಕಿತು (೪98೫. ೨೨-೬3): ಊರು ಸೂರೆ ಹೋದ ಮೇಲೆ ಹೆಬ್ಬಾಗಿಲು 
ಹಾಕಿದರು (ಗಾತ). [ಪೆರ್‌ ( ಆಪಿರಿದ್ಕು) 4+ ಬಾಗಿಲ್‌) 
ಪೆರ್ವಾಣದಿ (ನಾ). ಒಬ್ಬಾತನ ಹೆಸರು : ಕಲಿವಲ್ಲವ(ಭ)ರ" ಪರ್ವ್ವಾಣ 
ದಿಯರಸರ್‌ (96. ೩1೪, ೨೩೨-೩೩೬; 9ತೆಯ ಕತ): 

[p ಇದು" ಪೆರ್ಮಾನಡಿ ' ಎಂಬುದರ ಅಪಲಿಖತವಿರಬಹುದು] 
ಪೆರ್ವಾತು, .ಪೆರ್ಮಾತು, ಹೆಮ್ಮಾತು (ನು). ೧. ಅಹಂಕಾರದ 
ಮಾತು: ಕೊರ್ವಿದು ಪೆರ್ವಾತುಗಳ್ಲಾಂ ಬೆದರ್ವಂತುಟಣುಗಿಯೇಂ ? 
(ಕ್ರೀಉನೂ. 66-೩೦೨). ಪೆರ್ವಾತು: ೧. ಭಯಮೇಕಕ್ಕುಮದೆಂತು 
ಟಿಂದದಟುವಮುಂ ಪೆರ್ಮಾತುಮಂ ಭೂತಧಾತ್ರಿಯೊಳೋರಂತೆ ನೆಗಟ್ಟಾ 
(ಶಂಠಥಾ. ೦೨-೦೭೫) ; ಈ ಪರಾಕ್ರಮುಮುವಿಖಾ ಪೆವರ್ತಾತುಎತಾ ಗಂಡುಮಾ 
ಸುಭಟಾಲಾಪ-ುಮೆಲ್ಲವತಾ ನೃಪಸುತರ್ಗಂದೆಲ್ಲಿ ಪೂಕ್ಕಿರ್ದುದೋ 
(ಗಠಾಯು. 4-೩೬)- ೨. ಗಂಭೀರವಾದ ನುಡಿ; ತೂಕದ ಮಾತು : 
ಭೂತಳದೊಳರ್ಥವಿಹೀನನ ಶೌಚನುಣ್ಮು ಪೆರ್ಮಾತುಕುಲಂ ನೆಗಬಕ್ಕಿ 
ಯಿನಿತುಂ ವಿಫಲಂ (ಕಾತ್ಶಾನ- ೩೩). ಹ. ಕೀರ್ತಿ; ಪ್ರಸಿದ್ಧಿ: ಆತನ 
ಸಿರಿಯಂ ಪೇಟಳ್ಕೊಡೆ ಭೂತಳದೊಳ" ರೂಢಿವೆತ್ತ ಧನದಂಗಂ ವೆರ್ಮಾತಿನ 
ದೇವೆ:ಂದ್ರಂಗಂ ವಕಾತೇಂ ಬಗೆವಂದು ನಾಲ್ವೆರಲ್‌ ತಾಂ ಪಿರಿಯಂ 
(ರರ್ಮಾಕ್ಕು. ೬-೦೧). ಹೆಮ್ಮಾತು: ೪. ಒಳ್ಳೆಯ ಅಭಿಪ್ರಾಯದ 
ಮಾತು: ಅವರ ಬಾಯಿಗೆ ಲೋಕೋಪಕಾರದ ಹೆಮ್ಮಾತುಗಳು 
ಬರಲಾರವು (ಕಾರುರಾ. ೨3೦). [ಪೆರ್‌ (ಎ ಪಿರಿದ್ಮು) + ಮಾತ್ಕು) 


೫೮೩೩ 


ಪೆರ್ವಾವು 


ಪೆರ್ವಾರುವ "ಪೆರ್ವಾರ್ವ' ನೋ. 
ಪೆರ್ವಾರ್ವ, ಪೆರ್ಬಾರವ, ಪೆರ್ಬಾರ್ವ, ಪೆರ್ವಾರುವ, ಹೆಬಾರ, 


ಹೆಬಾರು. ಹೆಬಾರುವ, ಹೆಬ್ಬಾರ, ಹೆಬ್ಬಾರು; ಹೆಬ್ಬಾರುವ; 
ಹೆರ್ವಾರುವ (ನಾ). ೧. ಬ್ರಾಹ್ಮಣರಲ್ಲಿ ಶ್ರೇಷ್ಠನಾದವನು ; 
ಬ್ರಾಹ್ಮಣರ ಮುಖಂಡ : ಅಲ್ಲಿಯ ಪೆರ್ವ್ವಾರ್ವ್ವರ್ವಾಸುದೇವಭಟ್ಟರ”* 
- ೬. ೬. ಧಾರುಪೂರ್ವಕಂ ಮಾಡಿ ಕೊಟ್ಟರು (ನ್ಮಅ0. ೦೪6, ೬೪-0೩; 1060); 
ಜಾತಿಶವಥಂಗೊಣ್ಣೂರ ಪೆರ್ವ್ವಾರ್ವ್ವರಂ ಸೊಡರುಂ ಜೀವಿತವರ್ಗ್ಗಮುಂಂ 
ಗಡುಗೆಯುಂ ನೈವೇದ್ಮಮುಂ ೫ ೫ ೫ ಬಡಪಟ್ಟರ್ಗ್ಗೆ. ತಪಸ್ವಿಗಳ್ಗೆ 
ತಿರಿವರ್ಗ್ಯಾಹಾರದಾನಂಗಳಂ ನಡವಂತಾಗಿರೆ . (ಎಳ. 7೫, ಕರೂರು. ೬೦-೬೦; 
3169). ಪೆರ್ಬಾರವ : ೧. ಓರೋರ್ವರೋರ್ವರಂ ಮೇಲೆ ಬಿದ್ದಲ್ಲಿ 
ಪೆರ್ಬಾರವನ ಮಗನೋರ್ವ ತೀರಲನುಸಂಧಾನಕಾರಣದಿ ಬಾಯಾಲಾ 
ಬಸವನೇ ಕೊಂದನವಿಧಾಯೆಂದರ' ಮೊಖಗೆಯಿಡಲೈ (೧ಂ೧ರಾ. 8-9೨) . 
ಪೆರ್ಬಾರ್ವ ; ೧. ತಾಗರಚಿಯವೂರೊಡೆಯ ಅರಸಿಮಯ್ಯ್ಮನ ಮಗಂ 
ಪೆರ್ಬ್ಸಾರ್ವೈೇ ಮಾಧವೈಯ್ಕನ ದೇಗುಲದ ನಾರಾಯಣದೇವರ್ಗ್ಗೆ ದೇವ 
ಭೋಗಕ್ಕೆ ಧ:೦:ಪೂರ್ಬ್ಬಕದಿಂ . . . ಕೊಟ್ಟಿಂ (ಎಳ. 711, ಶಿಕಾಂ- ೫೩-34; 
1987). ಪೆರ್ವಾರುವ : ೧. ಸಾಲಿಯೂರ ೫x ೫ x ([ಪೆ]ರ್ವ್ವಾರುವ 
ಶ್ರೀಜ ೫x x ದೇವಾರಿಂಗೆ ಕಗೆಆಕಿಯ ಬಾಯಲೊಳಗೆ ನವೇದ್ಯಕೆ 
ಬಿಟ್ಟಿ ಗದೆ (ಹಂ. ೦೩೦, ೪-೦೯; 1122). ಹೆಬಾರ : ೧. ನಾರಣ 
ಹೆಬಾರ (832%. 18-14, ೬೨0-೩6; 1646). ಹೆಬಾರು : ೧. ಶಿಲಾ 
ಶಾಸನದ ಕ್ರಮವೆಂತೆಂದರೆ -. ೫ ೬ ದಲ್ಲಿಯ ನರೆಸ ಹೆದಾರು ೫ » ೬ ದ 
ಮರ್ಯ್ಯಾದೆಯಲು (ಎಕ. ೪೪, ಶೃಂಗೇರಿ. ೩೩-೦೪; 1416). ಹೆಬಾರುವ : 
೧. ಮಳಲೂರ ಅಪಣ್ಣ್ಯಹೆಬಾರುವ ಮಳಲೂರ ಜನರುಗಳಿಗೆ ಕೊಟ್ಟ 


ಶಿಲಾಶಾಸನಕ್ರವಮಂವೆಂತೆಂದರೆ (ಎಳ. 1%, ಕಕ್ನಕ.. 6೩೭೭ : 1672). 
ಹೆಬ್ಬಾರ: ೧. ಮಾಡಲು [ಹ]ರಿದ ಹೊಳೆ ತೆಂಕಲು ಕುಂಇಣ 
ಹೆಬ್ಬಾರನ ಮಕ್ಕಳ ಲ್ರುಶ್ತಿ (ಕ೩- 8, ೫3-0೭ ; 1439): ಆನೆ:ಕೆರೆ 


ಭಾರದ್ವಾ ಜಗೋತ್ತ:ದ -.. ಅಪ್ಪಾಜಿ ಹೆಬ್ಬಾರ ಪುತ್ರನಿಲಯಪ್ಪ ಹೆಬ್ಬಾರ 
ಮಗ ವೆಂಕೈಯನು ವಪ್ಪಿಸ್ತ ಪುದಿವೆಟ್ಟು (ಎಕ, ಇ, ರೇಯರು. ೨೬-೪ ; 1707)- 
೨. ವೈಷ್ಣವ ಮತ್ತು ಶ್ರೀವೈಷ್ಣವರಲ್ಲಿ ಒಂದೊಂದು ಒಳಪಂಗಡ 
ಮತ್ತು ಆ ಪಂಗಡಗಳಿಗೆ ಸೇರಿದವರು : ಅಹಿಚ್ಛತ್ರದ ಬ್ರಾಹ್ಮಣರು 

. ಹೆಬ್ಬಾರ, ಮೈಯ, ಕಾರಂತ (ಕುಳುಶಾ. 0೪). ಹೆಬ್ಬಾರು : 
೧. ಹೆಬ್ಬಾರು ಚಂನಪ್ಪನವರು (ಎಳ. ೫೪1: ಕಳ್ಳ ಣಾ: 60-44; 2602). 
ಹೆಬ್ಬಾರುವ : ೧. ಪೆರಿಯಾಣ್ಮ ಹೆಬ್ಬುರುವ ಪ್ರಮುಖವಾದಶೇಷಮಹಾ 
ಜವಂಗಳು (ಎಳ. ೪11. ಹೊಕ್ಕಾಳಿ. ೪೦-೩8 ನ 31861) ; ಬಿಟ್ಟೆಯ ಹೆಬ್ಬುರುವ 
ನಾಳು (ಕುಂ. ೦೯, ೭೩-೬; 1216). ೨. ನಡುವೆ ಹೆಬ್ಬಾರುನರ ಮಹಾ 
ಜನಂಗಳ ಗುಡಿವುಡ (ಕೋಂಕಾಂ. 40-0೭); ಕೂಡಲೂರ ಅಶೇಷಹೆಬ್ಬಾರುವ 
ಮಹಾಜನಂಗಳು (ಎಳ. 22, ಕರ್ಮಠ. ೦೩೨-೦೮; 2884); ತನ್ನ ₹ಡೆಯ ದೊಡ್ಡ 
ಹೆಬ್ಬಾರುವನಿಗೆ ಸ್ವಾಧೀನ ವಡಿ (ಕಕ್ಕ. ೨0-0೬). ಹೆರ್ವಾರುವ : 
೧. ಹೆರ್ವ್ಯಾರುವ ಚವುಂಡವೂಯ್ಯನುಂ ದೇವಪಯ್ಯನುಂ ಹರಳುಗುಣಿಗನ 
ಮತ್ತ ೨ (ಇಸಿಇಇ- 15-: ೦೬3-೩0; 3049); ಹೆರ್ವ್ವಾರುವ ಏಣಿಯ 
ಹರಿವಾಯ್ಕ (ಕ್ಯೂಂ. ೦೪೩೦. 6-00; 3388). 

(ಪೆರ್‌ (< ಆರಿದ್ದು; 4 ಪಾರ್ವ] 


ಪೆರ್ವಾವು, ಪೆಬ್ಬಾವು, ಪೆರ್ಬಾವು, ಹೆಬ್ಬಾವು (ನಾ). ೧. ದೊಡ್ಡ 


ಗಾತ್ರದ ಹಾಗೂ ಬಹಳ ಉದ್ದವಿರ£ವ ಒಂದು ಬಗೆಯ ಹಾವು: 
ಅಜಗರ : “ತ್ರಿಲಿಂಗು . . - ಅಜಗರಃ, ಶಯುಃಃ. ಈ ೫ ಪೆರ್ವಾವು 
(ಹೆಬ್ಬಾವು)' (ಹರದ: ೦೦೬-೨೦)  ಆರ್ತಧ್ಯಾನದಿಂ ಸತ್ತು ಪೆರ್ವಾವಾಗಿ 
ಸುಟ್ಟಿರ್ದೊಡೆ (ಕರ್ಮಾಣ- 6೪೭-೨4) ; ಉರ್ವೀನಾಥರನೇಕರುಂ ಮಡದಿ 


ಪೆರ್ವಾಳ್‌ 


ಭಂಡಾರಿಗಳಂ ಲೋಭದಿಂ ಪೆರ್ವಾವಾಗಿ ಪಿಶಾಚರಾಗಿ ಪಲಕಾಲಂ ಕಾದು 
ಕೊಂಡಿರ್ದರ್‌ (ಕುಣರೂ. ೬-೦೩೩). ೨. ಆದಿಶೇಷ : ಇಂಗಡಲೆಡೆಯ 
ಪೆರ್ವಾವಿನ ಹೆಡೆಯ ರತ್ನಂಗಳ ಟಿಯ್ದೆಳಗಿನಲಿ ಕಂಗೊಳಿಸುವ ವಾಸು 
-ದೇವನ ಶ್ರೀಚರಣಂಗಳ ಸನ್ನುತಿಸಿದನು (ಕೋಹಕ. ೩-೪). ಪೆಬ್ಬೂವು : 
ವಿ. ಸಮ್ಮಬಸನಂಬೊದೆದ ಕತ್ತಲೆವೆಸರ್ವಡೆದನಂ ಕೊಂದ ಬಗೆಯೊ 
ಳೊಗೆದನನೆರಲೆಯೇರ್ವನೊಡನಾಡಿಗಿತ್ತುರು ತೂಣನಂ ತುಳಿದ ಪೆಬ್ಬಾವಿ 
ನೆಂಜಲುಂಡ (ಕಂಠಕಾ. ೨0-88). ಪೆರ್ಬಾವು: ೧. ಅಂತಿರುಳ” ನಾಲಂ 
ಜಾವಮುಂ ವಮೌೌಹೂರ್ತಿಕನಂತೆ ಪೊತ್ತಿನಳವಿಯು ನೋಡುತ್ತುಂ 
ಪೆರ್ಬಾವಿನಂತೆ ಮಂಡಲುಗೊಳ್ಳುತ್ತು? ... ಕಣ್ಣೊಳೆ ಬೆಳಗಾಗೆ (ರರ್ಮಾಮ್ಮ. 
9-0೬0): ಈರ್ವರು ಒಲಿದು ಭಂಡಿಯನೇಅ*್‌ ಪೋಪಾ ಬಳಿಯಲಿರೆ ಪೆರ್ಬಾವು 
ಕಾಣುತ (ಕಳ್ಕರಾ.೨೦-೩)- ಹೆಬ್ಬಾವು : ೧. “ಅಜಗರ; "ಶಯ, ವಾಹಸಃ 
೩ ಹೆಬ್ಬಾ ವಿನ ಹೆಸರು” (೧8ರ. 9); ಹಸಿವೆಂಬ ಹೆಬ್ಬಾವು ಬಸಿಟಿ 
ಬಂದಾ ಹಿಡಿದಡೆ ವಿಷವೇಅಕತ್ತ. ಯ್ಯ (ರೇರಾನ- 0೩-೨೩); ಹೆೊಳ್ಳೂ 
ಹೆಬ್ಬು ವಿನ ಬಸುಅ ಸಿ:ಳಿಕ್ಕಿ ದನೆ (ws: ೦೦-೦೪); ಓಲೆಯ ಮಶ 
ಕಡದಂತೆ ಹೆಬ್ಬಾವುಗಳೇಳುತುರುಳುತಿದ್ದು ವಾಗ (ಕರತ. ೨೦-೪೦) - 
[ಪೆರ್‌ (ಎ ಪಿರಿದ್ದು) + ಪಾವು] 

ಪೆರ್ವಾಳ್‌, ಪೆರ್ಬುಳ್ಕು (ನಾ). ನಿಡಿದಾದ ಕತ್ತಿ: ಉದ್ದವಾದ ಖಡ್ಗ : 
ವೆರ್ಮರಂ, ಪೆರ್ವಾಳ್‌ (ಛಾಭಾಳೂ- ೦೩೬ ಶ್ರಯೋ). ಪೆರ್ಜಾಳ್ಯು : 2 ಚಿಕ್ರ 
ಪರಶು ಪಿಂಡಿವಳು ಪೆರ್ಬಾಳು (ರೀತ. ೨-೩೧). 

[ಪೆರ್‌ (ಎ ಪಿರಿದ್ಕು) 4 ಬಾಳ್ಕ್‌) 

ಪೆರ್ವಿಡಿ, ಪೆರ್ಬಿಡಿ (ನಾ). ದೊಡ್ಡ ಹೆಣ್ಣಾನೆ : ಎಚಿತ್ರಾತವತ್ರವ್ರಜಂ 
ಪೆರ್ವ್ವಿಡಿ ಸೌಧಂ ಚಿತ್ರದಣ್ಣಂ (ಎ9. ೩೫1, ೩೩೦-0೩: 989); ಏಜ್‌ದ 
ಪೊನ್ನ ಪಣ್ಣುಗೆಯ ಪೆರ್ವಿಡಿ ಕಟ್ಟಿದಿರಂಗೆ (ಕಂಠಕಾ. ೪-೦00): ವಾಜಿ 
ಪೆರ್ವಿಡಿ ಪೇರಾನೆ ಸುಖಾಸನಂ ತಲಗೆ (ಕಾಳ: 3-೭೭). ಹೆರ್ಬಿಡಿ: 
ವೊಸಮದದಾನೆಯಂ ನಸೆಯ ಪೆರ್ಬಿಡಿ . . . ಪೊರ್ವಿ ಶೋಭಿಸುವವೊಲ್‌ 
(9ಂತಿಪು- ೩-೨೪). (ಪೆರ್‌ (ಲ ಪಿರಿದ್ಕು) 4 ಎಡ್ಮಿ) 

ಪೆರ್ವಿದಿರ್‌, ಪೆರ್ಬಿದಿರ್‌, ಪೆರ್ವಿದಿರಂ, ಹೆಬ್ಬಿದರಂ, ಹೆಬ್ಬಿದಜು, ಹೆಬ್ಬಿ 
ದಿರ್‌, ಹೆಬ್ಬಿದಿರು (ನಾ). ಎತ್ತರವಾಗಿ ಹಾಗು ದಟ್ಟ ವಾಗಿ ಬೆಳೆಯುವ 
ಒಂದು ಬಗೆಯ ದೊಡ್ಡ ಜಾತಿಯ ಬಿದಿರು: ನಟ್ಟ ಕೂರ್ಗಣೆಯ 
ಬಣ್ಣೊಟಕಯಿಂದೆ ಬಬಲ್ಜನುರ್ವಿ ಪೆರ್ವಿದಿ (ಊಕಾ. ದ]ಸ ಸಿಡಿಂಬಿನೆೊಳ 
ಪುದಿದದೊಂದು ಕುಳಾಚಳದಂತೆ ಸಿಂಧುಜಂ (ಕಂಕಳು. ೦೦-98): ತನಿಗಂಪಿನ 
ಬಲಟ್‌ವಟ್‌ಯಿಂ ಜನಾರ್ದನಂ ಭೃಂಗದಂತೆ ಸುಮನೋರಾಗಂ ಜನಿಯಿಸೆ 
ತಮಾಲಷಪಲ್ಲವತನುರಂಚಿ ವೆರ್ವಿದಿರ ಫೊಪವಆನಂದೈ ತಂದಂ (ತಂಕಾಶಾ. ೯-೦೪). 
ಪೆರ್ಬಿದಿರ್‌ : ಕರ್ಬಿರಲು ಪೆರ್ಬದಿರ ಕಡಿವುತಿರ್ದೆಂ ದೇವ (ಠಾಗೀಕ. ರೇ. 
೨೬೦-೦೬); ಬರುತ ದಾರಿಯೊಳೀಡಿಅಿವ ಪೆರ್ಬಿದಿರ ವೆ:ಳೆಯಲಿ ರೂಢಿ 
ಗುರುವಿನ ಸುತರನಲ್‌ಯದೆ (ಕಕತ. 38-9): ಎಸೆದುದಾ ಗಿರಿ... . 
ಬೆಸಲಾದ ಫೆರ್ಬಿದಿ(೫೫. ದರೆ ಕಾಡುಗಳ ಬೀಡುಗಳ ಶಬರಿಯರ 
ಸಂಉಲದೊಳು (ಕ ಬಳ. ೦೦-)- ಖೆರ್ವಿದಿರು : ಬಿಡದೆ ಜಟ್ಟಿಗಳಿಲ್ಲರಂಂ 
ಸುಗಡದೆ ತೋಳ್ಗಳನೊದಜ್‌ಸಲು ಕಿಚ್ಚಡಸಿತೊ ಪೆರ್ವದಿರ ವೆ.ಳಿಗೆನೆ 
ಪರ್ವಿತು ರವವು (ಕಕ್ಮಳಾ- ೨3-೬9): ಹೆಬ್ಬಿದರು : ಹೆಬ್ಬಿದರು ಕಿರುಬಿದರು 
© ಹುಣಸೆಯ .. - ಎಡೆಯಡೆಗೆ ಹಾ ಭಾವಿ ಕರಡಿಯಿಹವಲ್ಲಿ 
(ಗುಂಡುಸು. 0-೩೦). A ಹೆಬ್ಬಿದಟು : ಮೂಡ ಹೆಬ್ಬಿದಳು ಅಲ್ಲಿ ಮೂ 
೫ ೫x ೫x ಮೂಡಣಕಿನರಲು ಅಲ್ಲಿ ೫ ೫ »೬ಡ್ಡೆಯ ಳಲ್ಲಣಡು (ಎಳ. ೪11, 
ಕರೊ. ೩9-009 ; 1118). ಹೆಬ್ಬಿದಿರ್‌ : ಎಚ್ಚೊಡುಜ್ಹಳಿಸಿದ ಬಾಳ ಹೆಬ್ಬಿ 
ದಿರ್ಗಳ ಕೊಚ್ಚಲು ವಗಳಕ್ಕಿ ಭಟರ್ಗೆ ಮೆಚ್ಚಿಕೊಟ್ಟಂತೆ ಮುತ್ತುಗಳು 
ದಂರಿತು (ಕೋತಕ-: ೪-೩): ಹೆಬ್ಬಿದಿರು : “ ವಾತನೀಯಃ .._ಹೆಬ್ಬಿದಿರು” 


ಕೆ 
ಎ 


46 


೫೮೩೪ 


ಪೆರ್ವಲಿ 


(೬46. 080) ; ಹಿಳಿದುರಿವ ಹೆಬ್ಬಿದಿರ ಗಂಟಿನ ಠಳಠಳತ್ಕುರದಿ ದಿಶಾಮಂಡ 
ಳದ ಮೂಲೆಗಳೊಡೆದುವದ್ಭುತವಾಯ್ತು ವನದಹನ (ಕುರ್ಮಾ. ೨೦-೩೬): 
ಬಿದಿರ ಮೆಳೆ ಧಗಧಗಿಸೆ ಘನ ಹೆಬ್ಬಿದಿರು ಛಟಿಛಟಿರೆನಲು - . - ಪಕ್ಷಿಸಂಕುಲ 
ವುದುರಿದುವು ಗಟ್‌ಸಹಿತ ಬೆಂದುವು ವನದ ಮಧ್ಯದಲಿ (ನಳತ. ೬೨೩); 
ನೇಟ್‌ಲು .ಹೆಬ್ಬಿದಿರುಗಳು ಕಾರಾಚ ಕಗ್ಗಲಿ ಕಂಚಿವಾಳದ ಮರ ಸೂರ 
ವಪಾರ್ಗವ ತಡೆದಿಹವು (ಕಂಠಿ. ೦-೩೬) - [ವೆರ್‌ ( ಎ೩ರಿದು,) ಬಿದಿ] 

ಪೆರ್ವಿದಿರು “ವೆರ್ವಿದಿರ್‌' ನೋ. 

ಪೆರ್ವಿಲ್‌ (ನಾ). ದೊಡ್ಡ ಬಿಲ್ಲು. ಧನುಸ್ಸು : ಸೆಗ್ಗಿಗವೆಪ್ಸಿ: ಪೆರ್ವಿಲ್ವಾ 
ಸುಗಿಯಗ್ಗಳದೊಳ್ಳಿರು (ಉರ್ಕರೇ. ೪-೪೬): [ಪೆರ್‌ (ಎ ಪಿರಿದ್ಯು) + ಬಲ್‌) 

ಪೆರ್ವಿಸಿಲ್‌, ಪೆರ್ಬಿಸಿಲ್‌. ಹೆಬ್ಬಿಸಿಲು (ನಾ). ಹೆಚ್ಚಾದ ಬಿಸಿಲು; 
ಅತ್ಯಧಿಕವಾದ ಬಿಸಿಲು : ಪರ್ವಿದ ಬೆಟ್ಟ ಬೇಸಗೆಪೂ ಪೆರ್ವಿಸಲರ್ವಿಸೆ 
ಮೆಯ್ಮುನೊಡ್ಡಿ ತಾಂ ವಿರ್ವಹಿಸಲ್ಕಮಾಅದೆ ಹಿಮಾಶುಕಳಾಳಿಯನೆತ್ತಿ 
ಪೊತ್ತನಾ ಶರ್ವಂ (ಕಾರ್ಯ. 60). ಪೆರ್ಬಿಸಿಲ್‌: ಕೆಂಡಮಂ ಕಿಡಿಯನೊಡ 
ರ್ಚುತಿರ್ದನೆನಲುರ್ಬುವ ಪೆರ್ಬಿಸಿಲಿಂದೆ ತಾಪವಂಂ ಪಡೆದು (ಕೂರವಾ. 
೨-೨೩9), ಹೆಬ್ಬಿಸಿಲು : ಹೆಬ್ಬಿಸಿಲ ಉಗ:ಳುವಂತಿಹುದು ಹೊತ್ತಾರೆ (ಕುಪ್ಪು. 


೪೪-8೩). [ಪೆ ರ್ರ (ಆ ವಂದ್ಯ ) *-ಬಿಸಿಲ್‌) 
ಪೆರ್ವೀಡೆ (ನಾ). ದೊಡ್ಡ ಬಿರುಕು. -ಸೀಳು : ಕೆಲ್‌ಗಳ ತೊಜ?ಗಳ 
ಸರಸಿಗಳಖಜುನಿ:ರಂ ಪೀರ್ದು ಪೀರ್ದು ನೆಆ್‌ಯದೆ ಧರೆ ಮತ್ತಜಸಿ 
ಬಾಯ್ಯಿಟ್ಟ ತೆಜದಿಂ ನೆಣ? ಪರ್ವಿದವಂದು ಬಿರಿದ ಪೆರ್ವೀಡೆಗಳುಂ 
ಆ ೪-60). [ಪೆರ್‌ (ಆ ಹರಿದು ಬಿರಿಬೀಡ್ಕೆ (ಬೀಟ) 
ಪೆರ್ವೀದಿ (ನಂ). ದೊಡ್ಡ ರಸ್ತೆ; ರಾಜಮಾರ್ಗ : ವೆವೀದಿಗಳಿಂ 
ನೇಸಅಂವಿಂರ್ವಡಗಲುದೆುಸೆಯೆ: . . . ಸೊಗಯಿಪುದು ಸಮವಸರಣ 


ವಲಫಿಸಂ (98). ೭-೦೮). [ಪೆರ್‌ (ಎ ಏರಿದ್ದು) --ಬೀದಿ) 
ಪೆರ್ವತ್ತು, ಪೆರ್ಬುತ್ತೂ (ನಾ). ದೊಡ್ಡ ಹುತ್ತ : ಬಡಗೈ ವೆರ್ವುತ 
ಅತ್ತಿಯಿನ್‌ ಶೆಜ್ಕ್ಕೈ ದಿಣ್ಣೆಯಿನ್‌ ಪಡುವಯ್‌ ನೋಡಿ ಪೋದ 
ಒಬಿಕ್ಸಿಯೊಳಲೆ ಪೆಬ್ನನಂದಿ ಕೆಜಿಯ ಮೂಡೈ ಕಡೆಗೋಡ್ತು ಬಡಗೆ ೈ ನಡದು 
(ಕೊಳು. 0909, ೧೨-೦೪; 810). ಪೆರ್ಬುತ್ತು : £ವ್ವೆಸುರಿಗೊಳಂ 
ತತಃ ಪೆರ್ಬ್ಬುತ್ತು ತತ ಆಲ್ದೊರೆ ತತೋ ಆಲ್ಲೊಳ (ಎಳ. ಸಃ. ಉಡ. 
ವೆರ್ಬುತ್ತು ಧಾರುಣೀಧರವಾದುದೈ (ಏಕ್ಕೆಫು. ೬-3-೧). 
[ಪೆರ್‌ (ಆ ಏರಿದ್ಕು) 4+ ಪುತ್ತೂ,] 
ಪೆರ್ವರ್ಬು (ನಾ). ಅತಿಶಯವಾದ ದಾನ. ಕೊಡುಗೆ : 
ರ್ಬುಗೆಯ್‌' ಪರಾ. 
(ಫೆಲ್‌ (ಆ ಪಿಂದ್ದು) 4 ಪುರ್ಬು (p ತಮಿ. ಪುರವು)] 
ಪೆರ್ವರ್ಬುಗೆಯ್‌ (ಕ್ರಿ). ಅತಿಶಯವಾದ ದಾನವನ್ನು ಮಾಡು: 
ಸೂರ್ಯ್ಯಗ್ರಹಣದನು ದತ್ತೆಯ್ಕನುಂ ಶಿಂರಯ್ಯನೆಂಂ ಪೆರ್ವ್ವಬರ್ಬ್ಬಗೆಯ್ಕೆ 
ತಾಗೆರತ್ತಿಯ ಮಹಾಜನಕ್ಕೆ ಪೊನ್ನಬ್ಬೆ ಪೊನ್ನ ಕೊಟ್ಟು ಸಾಲೆ ನೀಡೆನ್ನು 
ಮುತ್ತಲಂ ಕೊಣ್ಣು ಕೊಟ್ಟಿ x (ಎಳೆ. 711, 8990. ೬೦-೫ ; $78): 
[ವೆರ್ವರ್ಬು ಕೆಯ] 
ಪೆರ್ವಲಿ, ಪೆರ್ಬಲಿ. ಹೆಬ್ಬುಲಿ, (ನಾ). ದೊಡ್ಡ ಗಾತ್ರದ ಹುಲಿ ; 
ಮಹಾವ್ಮಾಫು : ಮುಜ್‌ದುಜದಿಂದ ಪೆರ್ವ್ವಲಿಯ ಮಾಸೆ 
ಯೊಳುಯ್ಮಲನಂಡುವೊಂದು (ಕೊ:ಳಣ. ೦೯೩೬, ಡಾನಗಂ'. ೭೪-೬೩ 1 ?). 
ಪೆರ್ಬುಲಿ: ಆ ಪರ್ವತದ ಗುಹೆಹೊಳೊಂದು ಪೆರ್ಬಲಿಯಿರ್ದುದು 
(ವಡ್ಮಾರಿಾ- 0೬-೮೦) , 5೦ರಂಗಯೂಧದೊಳ* ಚಿರಸಿದುವಂದು ಪೆರ್ಬುಲಿ 
ಗಳಿಂದ್ರತನೂಜತಪ;ಪ್ರಭಾವದಿಂ (ಕಳಾ ೬-60) ; ಕಲಿತನದಿಂದಂ 
ಲೋಗರ" ಪುಲಿಯಂ ಪಡಿದೊಡಮದೇಂ ಬಿಡೆಂಬರ್ತಾಮೊಂದಿಲಿಯ್ಯ 
ಪಿಡಿದೊಡವಂದು ಪೆರ್ಬುಲಿಯೆಂಬರ್ದರ್ಜನರ್ಗೆ ತಾನಿದು ಸಹಜ: 


೬೬-೩೨ ; 604); 


ಪೆರ್ವು 


ಪೆರ್ವೆಟ್ಟು ೫೮೩೫ ಪೆರ್ಮೊಣಸೆಟ್ಟಿ 


(6ರ್ಕೂನ್ಮು- 0-0೬) - ಹೆಬ್ಬುಲಿ ; ನಿಲಿಸಬಹುದಯ್ಕೂ ಒಂದೇ ಮಂತ್ರ ಪೆರ್ವೆಳಸು, ಪೆರ್ಬೆಳಸು, ಹೆಬ್ಬೆಳಸು, ಹೆಬ್ಬೆಳೆಸು (ನಾ). ೧. ಬಹಳ 


ದಿಂದ ಹೆಬ್ಬುಲಿಯ (63ರ. 90-036) ; ಮುನಿ ಹೊಯ್ಕೈೆಂದಡೆ ಹೊಯ ಹುಲುಸಾದ ಬೆಳೆ; ಸರ್ವೋತೃೃಷ್ಟವಾದ ಫಸಲು: ಮೇದಿನಿ ಪೆರ್ತೆಳಸಿಂ 
ಹೆಬ್ಬುಲಿಯನಾದಂ ತತ್ನಳು ಹೆೊಬ್ಸುಳಂ (ಎಕ. ೪1. ಕತೂರು: ೧೪೩೩1 ಣ್ಣಾದದೆ ಬರೆ ತಾವು ತಮ್ಮ ಪರಿಣತಕಣಿಶುಮೋದದೊಳೆ ಸೊರ್ಕಿ 
1275) ; ಹಸಿದ ಹೆಬ್ಬುಲಿ ಮಸಗಿದರೆ ಮುಗವಿಸರವೇನಹುದರಸ ತಲೆಕೆಬಗಾದಂಶಿರ್ಪುವು ಸುಗುಧರಾಲಿವನಂಗಳ್‌ (9ತಕ್ರ. ೨-00) ; ಕೊಲೆಯ 
(ಕುಠ್ಮಾರ್ರೋ- ೧೩-೨೭) ; ಬೆಳೆದ ಹೆಬ್ಬುಲಿಯೊಂದು ಮೇವ ದನಕರುಗಳಂ | 6 ತವರ್ಮನೆ ದುರಿತದ ಪೆರ್ದೆಳಸು ಕಳವು ಬಗೆಪೊಡೆ _ ಜಗದೊಳ" 
ಕೊಬ್ಬಂತಿರ್ಪುದು (6930ರ. ೭6-೧೪೩). [ಪೆರ್‌ ( ಆ ಿರಿದ್ಳು) + ಪುಲಿ) ರರ್ನೂಮ್ಮ - 03-388 52). ಪೆರ್ಬೆಳಸು : ೧. ಕಳವೆಯುದುಲೆಯಡಕೆ 


ಪೆರ್ವೆಟ್ಟು : ಪೆರ್ಬೆಟ್ಟ' ನೋ, 
ಪೆರ್ವೆಡೆ, ಪೆರ್ಚೆಡೆ, ಹೆಟ್ಟೆಡೆ (ನಾ). ಹಾವಿನ ಅಗಲವಾದ ಹೆಡೆ.-ದೊಡ್ಡ 
ಹೆಡೆ; ಬಲಭರದಿಂ ನೆಲಂ ಕುಸಿಯೆ ಶೇಷನ ಪೆರ್ವೆಡೆ ಶರ್ಗಿ ಕಂಠ ಕಂಧರ 
ದೊಳಗಬ್ಬಡಂಗಿದುದು (ತೂ. 3-೩೬). ಪೆರ್ಬೆಡೆ; ಕಣ್‌ ತುಮುಬಕಿ 


ಪರ್ಬೆಡೆಬಿು ಮಣಿ ಸೂಸೆ ಬೇಸಜಸಿಂ ತಿಬುಕಿದ ನಾನಲುಮ್ಮಳಿಸಿ ಶೇಷನಶೇಷ 


ತೆಂಗು ವತಾಉಫಲಂ . . ಇವು ಪೆರ್ಬ್ಬೆಳಸಡವಿಯ ಬೆಳಸು (ಆಳ. ೪111, 
ಸಾಗರ... ೦೦೯-೪೮: 1042) ; ಸಿತೇಕುಶಸಪ್ರುವಾಹ ನತಾತೃಳಮೆನೆ ಸಂತತಂ 
ಬೆಳೆದೆ: ಪೆರ್ಬೆಳಸಿಂ ಪುಸಿಯಾಯ್ತು ದೆ:ವವತಾಶೃ! ದೆಸರೆನ್ನದಂ ನೆಲದ 
10 ಕೆಯ್ಯೊಲನಂ ಪೆಅತೇನನೆಂಬುದೋ (ನುಲ್ಲಪು. ೨-೦೬)- ಹೆಬ್ಬೆಳಸು ; 

» ತಲೆವೊಲದೊಳಿ: ಐದೆ ಬೀಜದೆ ನೆಲೆ ನೊಸಲ ಕಣ" ಆಚಿಲುವ 
ಮುಖವೈದಲೆವ ಜಿಡೆ ದರಭುಜವೆನಿಪ ಹೆಬ್ಬೆಳಸಜೀಯರಓಟ (ನಂತ: 

6-48) : ಒಬ್ಬೊಬ್ಬರಿದಿರಾಗಿ ಮೊನೆವೆೊನೆಗಾಣಿಪರುಬ್ಬಿ ಹಾಜುವರು 

ಜಾಜುವರು ಒಬ್ಬುಳಿಗಡೆಯೆಶ್ಚಿ ನಡೆನರಂ ಜೋಳದ ಹೆಬ್ಬೆ ೪ಸೆದ್ದುದೆ:ಬಂತೆ 

(5 (ಕಂತ. ೨೬-೨೬) ; ಬಿತ್ತದೆ ಬೆಳೆಯದೆ ಎತ್ತಣ ಹೆಬ್ಬೆಳಸಿನ ಇತ್ತ ರಾಶಿಯ 

ನೋಡಯ್ಯ (ಸಿದ್ಧಫ. ೨೭-೧೩). ವಿ. ಆಧಿಕ್ಕ ಕ ಹೆಚ್ಚಳ ; ಉಬ್ಬಟೆಯ 

ಲಿದಿರಾ:ತು ಕಾಲನ ಹೆಬ್ಬೆಳಸು ಹುಲುಸಂಯ್ನು ಬರಹೇಳೆಂಬವೋಲೊದಟ* 

(ಕುವ್ಮಾಲ. ೯-03) ; ಹಜಸಿದ ಕರುಳಿನ ಕಳಚಿದೆಲುವಿನ ಕುಣಿ : ವಜುಂಡದ 

ಕೊಳುಗುಳದ ಹೆಬ್ಬೆಳಸು ಹೆಚ್ಚಿಸಿತಂತ£ನ ವುಶವ (ಕ:ರ್ಮಾಲ್ರೋ, ೨-3೬)- 

20) ಹೆಬ್ಬೆಳೆಸು; ೧. ಕಾಲನ ಹ೨5ವರಿಯೊ ಹೆಬ್ಬೆಳೆಸ ಮುತ್ತುವ ಎಹ* 

ಸಂತತಿಯೊ (ಕುಲಾಲ: 9-08). [ವೆರ್‌ ( ಇಬರಿದ್ದು) *ಬೆಳಸ್ಕು] 
ಪೆರ್ವೇಂಟೆ (ನಾ). ಬೇಟೆಯಲ್ಲಿ ಒಂದು ಬಗೆ ; ದೊಡ್ಡ ಪ್ರಾಣಿಗಳ 

ಬೇಟೆ (?) : ಬಲೈಗು ಬಸನಕ್ಕಂ ಸವಿಯಪ್ಪ ಕಿಟುವೇಂಟೆಯ೨ಂ 

ವೆರ್ವೇಂಟೆಯೂುವಮಲ್ಲದುಟ್‌ದ ಬೇಂಟೆಯು ಬೇಂಟಿಯೆನ್ನೆಂ (ಶಂಶರು" 

36 ೩-೪೬ 5); ಬೇಎಟೆಗಳೊಳಿ' ನಾನಾವಿಧ ಬೇಂಟಿಗಳೆನಿತೊಳವವುಳ್ಳೊಡಂ 

ನೃಪತಿಗೆ ಪೆರ್ವೇಂಟೆ ಕಿಜುವೇಂಟೆಯರಾ ವರವೇಂಟೆಯೆನಲ್‌ ಮೂಣುವೇಂಟೆ 
ಪೆಸರ್ವಡೆ ದಿರ್ಕುಂ (8348. ೩-೪3). ' ಕೆಬಿ:ವೇಂಟೆ ' ಪರಾ. 
[ವೆರ್‌:( ಆಹಿರಿದ್ಳು) + ಬೇಂಟಿ) 
ಪೆರ್ವೇಲ್‌ (ನಾ). ಅಧಿಕವಾದ ಮಲ.-ಅಮೇಧ್ಯ : ಒಡಲಪ್ಪೊಡಶುಚಿ 
50 ನಿಲ್ದದು ಪಡಿಕೆ ಕರಂ ಜಂತಿನಾಗರಂ ವಪೆರ್ದೇಲಿರ್ಪೆಡೆ ಕ್ರಿಮಿಯ ರಾಶಿ 
(ರಠರ್ತಿಕ್ಕು. ೬-೦೩೯): [ವೆಲ್‌ (< ಪಿರಿದು,) +ಪೆ:ಲ್‌,) 
ಪೆರ್ವೈತ್ತಿಕ (ನಂ). ಅಧಿಕವಾದ ಮನೋವೈಕಲ್ಯ : ನಿನ್ನೀ 
ಮರುಳ್ಲೆಯ್ತ ದರ್ವಿನಮಕ್ಕೂಂ ಬಗೆದಾ ವಿಮೋಹವಶದಿಂ ವೆರ್ಶೈತ್ತಿ 
[nne. ಪೆರ್ಬಯ್ತಿ]ಕಂಗೊಂಡೆಯಿಂ ಜಿನವಾಂಕ್ಕಾಮೃತಸೇವೆಯಿಂ 
86 | ಕಿಡಿಸದಂ ಮೆಯ್ಯಟ್ಟಿರಲ ಜೀವನೇ (8ಸಂ. «೬೨-೦೬).- 
[ಪೆಲ್‌ (ಆ ಏರಿದ್ಕು) 4 ದೈಶ್ರಿಕ? 
ಪೆರ್ವೊಗರ್‌ (ನಾ). ಅಧಿಕವಾದ ಕಾಂತಿ ; ಉಜ್ಜ್ವಲವಾದ ಪ್ರಕಾಶ: 
ಬೆಳ್ಳಿ ಸಾರಿದಳ' ವೆರ್ಮೆಗರ ಕಡಲೊಡಲ ಪೊರ್ದಿ (೪೮೮: 0೬€-9.೩)- 
[ಪೆರ್‌ (ಆ ಪಿರಿದ್ಕು) + ಪೊಗರ್‌) 

«| ಪೆರ್ಮೊಡೆಯ, ಪೆರ್ಬೊಡೆಯ (ನು). ದೊಡ್ಡ ಹೊಟ್ಟೆಯುಳ್ಳವನು; 
ಲಂಬೋದರ ; ಗಣಪತಿ: “ ಪೆರ್ವೊಡೆಹು-ದೊಡ್ಡಹೊಟ್ಟೆಯವ, 
ಗಣೇಶ” (ಗಂಗರು. 309). ಹೆರ್ಬೊಡೆಯ ; “ ಎಲರುಣಿವಸಿಅನೆಡರ್ಗೇಡಿ 
ಪೆರ್ಬೊಡೆಯ ಸುಂಡಿಲಿಮೊಗಂ . . . ಬಿಸುಗಣ್ಣಣ:ುಗನು” (ಕಾರು. 8): 

(ವೆರ್‌ (ಆ ಪಿರಿದ್ದು) + ಪೊಡ್ಕೆ*- ಆ) 

«| ಪೆರ್ನ್ಮೊಣಸೆಟ್ಟಿ (ನು). ಒಬ್ಬಾತನ ಹೆಸರು: ಶ್ರೀಮತ' ನಾಗತರನ 

ಮನೆವಗತಿ ಪರ್ಪ್ವೊಣಸೆಟ್ಟಿ ಬೆಜ್ಜುಳೂರ ಕಾಳೆಗದೊಳ್‌ ನಾಗತರನ 


ek 


ಮಹೀವಿಛಾಗಮುಂ (ಶಂಶಶಾ. ೪-೯೪). ಹೆಚ್ಬೆಡೆ : ಅದೆ ಕಾಣ್‌ ಆದೊ 
. *ಹಿರಿನಾಗನ ಹೆಬ್ಬೆಡೆ ಹರಹು (ರ್ಲಾಕರಾ. 3-೨4): 
[ಪೆರ್‌ ( ಹಿರಿದು) +ಪೆಡೆ] 
ಪೆರ್ಷೆಣ, ಪೆರ್ಬೆಣ (ನಾ). ದೊಡ್ಡಗಾತ್ರದ ಹೆಣ; ದಡಿಗವೆಣ : 
ರಕ್ತಮರಿ ಬೆದೆಗೂಡಿಸೆ ಸುಲಿಚೆ ಪೆರ್ಮೆಣ೨ ರಣಾವನಿಕಲಮಿರ್ದುದಂಕುರಿತ 
ಮಾದನೊಲೆೊಕ್ಕ ಕರುಳ್ವಣಿಲ್ಲಳಿಂ (ಕುರ ೦೩-೪೯); ಮುಂ ತಳರ್ವ 
ಭಟಶನಜ8ಯಟ್ಟುತುಂ ಕುಟ್ಟುತುಂ ಮೆಟ್ಟುತುಂ ಪೆರ್ವೆಣನನು . . » 
ಭ್ರಾಂತಿಬಡಿಸಿದರು (ಕೆಂಪ. ೨9-00) : ಪಾಸಿ ಪಸರಿಸಿದಂತೆ ಬಿದ್ದ ಪೆರ್ವೆಣಂ 
ಗಳಿಂದತಿಭಯಾವಹಮಾದ ಬಟ್ಟೆಯಂ ನಿಟ್ಟಿಸುತ್ತಿರೆ (ಉಜಕೀ- ೩-೦೨೦ ಠ)- 
ಪೆರ್ಬೆಣ : ಜವನುಣ್ಣುಯ್ಯನೆ ಉಣಶದನ್ನೆ ವೆರ್ಬೆಣದ ಬಳಂಬೆ ಪೆರ್ಗ್ಗರುಳ 
ತಿನ್ನಿಣಿ ನೆತ್ತರ ಪೆರ್ಬೊನಲುು (ಎಕ. ೪111, ಸೊರಂ, ೦೨-೬: 1156 1]. 
[ಪೆರ್‌ (ಎ ಹಿರಿದ್ಕು) + ಪೆಣ) 
ಪೆರ್ವೆರಲ್‌, ಹೆಬ್ಬೆರಳು (ನಂ). ಕೈ ಮತ್ತು ಕಾಲುಗಳಲ್ಲಿರುವ 
ದಪ್ಪಗಿರುವ ಮೊದಲನೆಯ ಬೆರಳು ; ಹೆಬ್ಬೆಟ್ಟು: ಅತಿದೃಢನಿನ್ನು 
ಸ್ನಿಗ್ಳಾಯತರೇಖಾಶ್ರಿತಯುವಣಾಗೆ ಕರತಳದೊ$* ಸನ್ನುತದಿನರೆಗಂಜಿ 
ಚೆಲ್ವಿಡಿದು ತೋಜಕ ಪೆರ್ವೆರಲೊಳಾತನುತ್ತಮಪುರುಷ: (ರೋಕೋಕೆ. 
00-08); ಬಲದ ನುಸುಪುಟವನೊತ್ತಿ ಪೆರ್ದೆರೆಲಿಂದೊಡಲ ವುರುತನಂ 
ರಚಿಸಿದೊಡೆ ರೇಚಕವಂದ್ಕ್ಯೂಂ (ಊಉಘತ. ೦೨.೬೩6). ಹೆಬ್ಬೆರಳು : 
“ಅಂಗಂಷ್ಯ ।-ಹೆಬ್ಬೆರಳು” (ಸಕ್ಕಾಂತಿ. ೧೯೩); ಹಿಂಡುಶಿಷ್ಯರೊಳಧಿಕ ನೀನೇ 
ಗಂಡುಗಲಿ ನಮಗೀಗ ಕೊಡು ಕೊಡು ನಿನ್ನ ಹೆಬ್ಬೆರಳ (ಸಂಳಕ: ೧೭-೦೫) ; 
ಎನೆ:ಬೆ ನಿನ್ನೆ ಬಲಗೆಯ್ಯ ಹೆಬ್ಬೆರಳನಿ: ಎನೆ ಕಂದ? (ಜೆಕೈೆರೆ. ೩೧ ೦೧೬): 
[ಪೆ೦್‌ (<ಪರಿದ್ದು) 4 ಬೆರಲ್‌] 
ಪೆರ್ವೆಲೆ, ಪೆರ್ಬೆಲೆ (ನಾ). ಅಧಿಕ ಬೆಲೆ; ದೊಡ್ಡ ಮೌಲ್ಯ : ವಾರ್ವರ್‌ 
ಪಟಕಿನುಡಿವುರುಳಂ ಪೆರ್ವೆಲೆಯಂ ಪರದರ್‌ . . . ಸಾರ್ವರ್‌ (ಅಪ್ರ ಫಿ: 
16-4): ಪೆರ್ಬೆಲೆ ; ಹುತ್ತಿನಿ ತೆಗೆದು ಚೆಲ್ಮೆತ್ತುಭರಣವ ಮಾಡಿತ್ತು 
ಪೆರ್ಬೆಲೆಗೊ:ಡು ಹರನ ಭ*ರ್ಗೆ ಕೆ.ಟಿನ್ಸಿ -(ಕೈಠನೇ. ೪-೦೦೪): 
(ಪೆರ್‌ ( ಆ ಪಿರಿಮ್ಮ) _ ಬೆಲ್ಮ] 
ಪೆರ್ವೆಸರ್‌ (ನಂ). ಬಹಳ ಒಳ್ಳೆಯ ಹೆಸರು ; ಅತಿಶಯವಾದ ಖ್ಯಾತಿ : 
ತಾನಮೃತಮಠಿಯೆ:ಬ ಪಫೆರ್ದೆಸರವೂರ್ದಿರೆ ತನ್ಮಹಿಪನುಹಿಳಿ €ರದೆ 
ಸೆದಿರ್ದಳ” (ಉ8ಕೇ. &-೦೨)- [ಪೆರ್‌ (ಪಿರಿದ್ಕು) + ಪೆಸಲ್‌) 
ಪೆರ್ವೆಳಗು, ಹೆಬ್ಬೆಳಕು (ನಾ). ದೊಡ್ಡ ಬೆಳಕು: ತನುವನರ್ಪಿವ ಸಮಯ 
ವಾಯಿತು - - - ಪೆರ್ಮೆಳಗನಿಕ್ಕುವೆನು ಎನುತ ಬಿಚ್ಚಿದ ಊದಲು ದಿಕ್ಕನೆ 
ಕೃಶಾನುವಿಗೊಡ್ಡಿ (ಸತ್ರ. ೨೭-೪)- ಹೆಬ್ಬೆಳಕು ು ನಾಡು ಸಿಂಗರಶವಾೂಯ್ತ್ರ್ತ. 
ಬೀಡು ಹೆಬ್ಬೆಳಕಾಯ್ತೂ, ಅದೊ ಹಬ್ಬ ಮೆರೆತ | (ಹೊಂಗಳು. ೦೯-೦೬). 
[ಪೆರ್‌ (ಹಿರಿದು) 4 ಬೆಳಗು) 


ಪೆರ್ಮೊದರು 


ಮಗಮ್‌ ಬುಟ್ಟಣಪತಿ ಸತ್ತವಂ್‌ (ಎ೪. 12 (8). ರೆಂಗಳೂ. ೧೮೨-೩ ; 
ಶು ೫5ರ). [ಪೆರ್ವೊಣ್ಯ 4 ಸೆಟ್ಟಿ] 

ಪೆರ್ವೊದರು : ಪೆರ್ವೊದಜಿ್‌* ' ನೋ. 

ಪೆರ್ನೊದಆ*, ಪೆರ್ವೊದರು (ನಾ)--ಒತ್ತಾಗಿ ಬೆಳೆದ ಪೊದೆ; ದಟ್ಟ 
ಖಾದ ಹೊದರು: ಒಣಗಿದುದೊಂದು ಪೆರ್ವಿದಿರ ಪೆರ್ವೊದಣಂ 
ಪತಾಕುಮರ್ವವುಶುಶುಕ್ಷಣಿಯವೊಲ್‌ , , . ಅಭಿಮಮ್ಮವ ಕೂರ್ನಣೆ 
ಪಾಯ್ದು ಮಂಗಲುಂ ನೊಣೆಯಲುಮುರ್ಚಿ ಮುಕ್ಕಲುಮಿದೇಂ ನೆಆ? 
ಕಲ್ತುವೊ ಯುದ್ಧರಂಗದೊಳ್‌" (ಕಾಕಾ: ೦೦-೪೫೪); 'ತಾ ಪಿಂಛವ 
ಪೆರ್ವೊದಣ ಕರಿ ಶಂಕೆಮಿಂ ಪಾಯ್ದದಣಕೊಳ್‌ ಹರಿವಿತತಿ ಬಂಜಿವಡಿಪುದು 
ಮುಳಿಸಂ (ಶಂದ್ರಪ್ರ. 1-80). ಪೆರ್ಪೊದರು ು ಓಟೆ ಮುಳ್ಮಿಡಿಗಳಂ 
ವೆವೊ7ದರುಗಳನುಳಿದ ಬೇಟೆಯಾಟದಿ ಹುಲಿಯ ್ಹನೆಲೆಗೆಟ್ಟುದಿಲ್ಲಂ 
( ಕಾರೆ. 60-೭80 ). (ಪೆರ್‌ ( ಎ ಪಿರಿದ್ಕು )” + ಪೊದರಾ್‌ ] 

ಪೆರ್ವೊನಲ್‌, ಪೆರ್ಬೊನಲ್‌, ಪೆರ್ಬೊನಲು (ನಾ). ತುಂಬಿವ ನೀರು 
ಇರುವ ನದಿ; ದೊಡ್ಡ ನದಿ; ಮಹಾನದಿ: ಭುವನಾಂತರಮಂ 
ಹಿಂಚಿಸುವವೊಲಾಶಾವನಿತೆಯರುವಂನೋಲಾಡಿಸುವಂತೆವೊಲೆಸೆದರಂಗನೆಯ 
ರುಣ್ಮುವ ನಿಜಲಾವಣ್ಯರಸದ ವೆರ್ಮೊನಲಿಂದು (ಕ ವಂೂ- ಊಂ); ಸಂನ್ಕಸನ 
ಮಂ ಕೈಕೊಂಡ ಮಹ:ಪುರುಷನ ಕರ್ಮಂ , . . ಪೆವೊನನಲಿಂಗಿದಿರಾದ: 
ಮಳಲೇರಿಯಂತೆ ಜರಿಗುಂ (ಕರ್ಶಾಕ್ಕು- ೦೪-೦೦೨); ಮಂದಾಕಿನಿಯ 
ಪೆರ್ವೊನಲ? ಗಿರಿಗೆ ಮೇಖಲೆಯಾಗಿ ಕಂದರದ ಸೀಮೆಯುಂ ಸಿಂಗರಿಸಿದತ್ತು 
(ಶ್ರೀಕಾಶಪಿ. 099-983): ಹೆರ್ಬೊನಲ್‌ ; ಕಾಂತಾಜನೋತ್ಕರರತ್ನಾ 
ಭರಣಪ್ರಭಾಪುಸರವಾದಂ ಶಳ್ತು  ತದ್ಧೀಧಿಕಾಂಶರದೊಳ್‌ ವೆರ್ಬೊ 
ನಲಂದದಿಂ ಪರಿಯೆ (ಉಂ. 0000) : ಅಪಾಲದೋಳಿ ಬಾಲ್ಡ್‌ಣಬೆಡೆ 
ಖಂಡದಿಂಡೆ ಬಸುನೆತ್ತರ ಪೆರ್ಬೊನಲರ್ಬಿಸಲ್ಕೆ ವಾಾರ್ಗಣಗಣಘಾತದಿಂ 
ತವಿಸಿದಂ ದಿವಿಜಾರಿ ಎರೋಧಿಸೈನ್ಮಮಂ (ಆಗನ. ೬-೪)- ಪೆರ್ಬೊನಲು : 
ವೆರ್ಗ್ಗರುಳ ತಿನ್ನಿಣಿ ನೆತ್ತರ ಪೆರ್ಬೊನಲು ೫ ೬ »«ಳಿಪಿದನ* (ಎ೪. 7111, 
ಸೊರ. ೦೨-೬; 11557). [(ವೆರ್‌(ಎಪಿರಿದ್ದು) + ಪೊನಲ್‌) 

ಪೆರ್ವೊಳೆ, ಪೆರ್ಬೊಳೆ (ನಾ). ಇ.ವೆರ್ಬೊನಲ್‌ ; ಘುಳುಘುಳಿಸಿ ನೊರೆ 
ಎಂಡು ಪಸರಿಸೆಯುಮಾ ಪೆರ್ವೊಳೆ ಪರಿಯುಡುಗದ ಸಿರಿಯನೊಳ 
ಕೊಂಡು ಭೂಮಂಡಳಕ್ಕೆ ಮಂಡನಮೆನಿಸಿ ರಂಜಿಸಿರ್ಪುದು 
೬-೫೫ ಐ). ಹೆರ್ಬೊಳೆ ;: ಕಳಿತ ರಸಾಲ ನೇಜ್‌ಲವಣ್ಣಳ ಪಿಕ 
ಗಿಳಿ ಚಂಚುಪುಟದಿ ಕರ್ದುಕೆ ತುಳುಕಿದ ಮಧುರಸ ದಡಸೂಸೆ ಪರಿವ 
ಪೆರ್ಬೊಳೆಯೆಸೆದುದೋಕ್ಷಿಸಿದ (ಕೋತಕ- ೩-೨೩) । ತೋರ್ಕೆಯ ಬಿತ್ತರು 
ಬಡೆದು ಬತ್ತಿತ್ತೆಂಬವೊ:ಲಿರ್ದ ಪೆರ್ಬೊಳೆ (ಕಾಳುಂಠ- ೦೦೧-೦೭೦)- 

[ಪೆರ್‌ (ಎಪರದ್ದು) 4+ ಪೊಳ್ಳೆ (ಆ ಪೊಲಿ) 

ಪೆರ್ವೊಅ (ನಂ). ಅಧಿಕವಾದ ಭಾರ. ಹೊರೆ, ಹೇರು: 
ಇಇುವಿರಿದನಯಕ್ಷಯದಪವಂದದ ಪೆರ್ನೊಲ್‌ಯಂ ಆನೊರ್ವಳೆನಗಂ ಪೊತ್ತು 
ನಿತ್ತರಿಸಲಾರ್ಪದೆ (ಕಾಂತಿ. ೪-೬೯ 5) ; ಅರ್ಥಮಂ ಸಾಗಿಸಿದನಿಭಪುಂಗೆ 
ಪೆರ್ವೊಣಕಿಗಳಿಟ್ಟಣಿಸಲು (ಕೈಮಿಕಾ- ೫-೭೨). 

[ಪೆರ್‌ (ಲ ಹಿರಿದು) + ಪೊ”) 

ಪೆರ್ಮೊಟಲ್‌, ಪೆಬ್ಬೊಬಲ್‌, ಪೆರ್ಬೊಳಲು, ಹೆಬ್ಬೊಳಲ್‌ (ನಾ). 
೧. ಒಂದು ಊರಿನ ಹೆಸರು; ಪೆರ್ವೊಟಲ ಉಮ್ಮಾದಗಾಮುಣ್ಣರುಂ 
ಏಟ್ಟುವಿಗಾಮುಣ್ಣರುಂ . . . -ಸಾಕ್ಷಿ (ಎ೪, 37%, ಎಡಕೊ- ೩೦-೩೧ | 
ಸಾ. 890). ಪೆಬ್ಬೊಟ೯ಲ್‌; ೧. ಮುದುಕೊಟ್ಟೂರ ವಿಷಯೇ ಪೆಬ್ಬೊಟಲ್‌ 
ಗ್ರಾಮೇ (ಎಳ. ೩, ಕೂರ. ೩೩-೦6 । ಸು. 370 ಕೃಕಾ)- ಪೆರ್ಬೊಳಲು : 
೨. ದೊಡ್ಡ `ನಗರ,__ಊರು : ಪುಲಿಯೂರೆನಿಪ್ಪ ಪೆರ್ಬೊಳಲಿನಲ್ಲಿ 
ಹರನ ಮೆಚ್ಚಿಸಿ ಹೊನ್ನ ಮಳೆಯನೇಳುಂ ದಿವಸ ಕರೆಸಿದಳು . . . ನಿಂಬಿ 


(Nuk. 


೫೮೩೬ 


1೩0 


ಪೆಲ್ಲಯಿಸು 


(ಸಿಂದು. ೦೦-೨೪). ಹೆಬ್ಬೊಳಲ್‌ : ೧. ಶ್ರೀಮತು ಹೆಬ್ಬೊಳಲ 
ಕೊಂಗಳೇಶ್ವರದೇವರಿಗೆ (ಎಳ. 1೪, ಕೃಷ್ಣರ, 90-೧ ; 950 1). 
[ಪೆರ್‌ (ಆ. ಪಿರಿದ್ಕು) + ಫೊಬಲ್‌) 
ಪೆರ್ಸಂಪಗೆ (ನಾ). ದೊಡ್ಡ ಜಾತಿಯ ಸಂಪಿಗೆಹೂವುಗಳನ್ನು ಬಿಡುವ 
ಒಂದು ಬಗೆಯ ಮರ: ಗಂಪ ಷಟ ಹದ ಜಾರರಿಗೆ ಇಂಪಾದ ಸೌಗಂಧ 
ರುಚಿದೋಆದ೨ತೆ ಪೆರ್ಸಂಪಗೆ ಮರಗಳೊಪ್ಪಿದುವು (ರೋಹತ- ೨೪-೪೯) 
(ಪೆರ್‌ (ಲ ಪಿರಿದ್ಯು) + ಸಂಪಗೆ] 
ಪೆಲ್ಲಣೆ, ವೆಲ್ಲವಣೆ, ಹೆಲ್ಲಣಿ,, ಹೆಲ್ಲಣೆ,. ಹೆಲ್ಲವಣೆ (ನಾ). ೧. ಕತ್ತಿ 
ಕಾಳಗದಲ್ಲಿ ಒಂದು ವರಸೆ ; ಖಡ್ಗಯುದ್ಧದಲ್ಲಿ ಒಂದು ಪಟ್ಟು : 
ರೆಕ್ಕಸಿ[ಸಿ]ಂದುವ »« ೬ x ಗಡ್ಡದೊಳೊಡ್ಡಿ ಗಡಂ([ಗಿ ಚಂಮಟ]ಹೊಕ್ಕತಿ 
ವೆ:ಗದಿಂ ಕಡಂಗ(ದಿಂ]ಗಿ ಪೊರಗ ಕಾಳಿವಟ್ಟದಿಂದಿ ಕ್ಕಿದ ಭೂರಣಂ ನೆಸ'ಳ್ತ 
ವೆಲ್ಲಣೆ ಸುರ [ಣ]ಚಿ.ರಣಗಳಿಂ ಮಿಕ್ಕಿರೆಸಪ ವೀರವಳಕಾಲ ೫ ಕಲಿ 


ಗೊಗ್ಗಭೂಭುಜಂ (39280. XV. ೩೫-೩೨ ; 1184). 2ಿ. [ಸಂಗೀತ] 
ಕೊಳಲನ್ನು ನುಡಿಸುವುದರಲ್ಲಿ ಒಂದು ಕ್ರಮ: ಭಣಿತೆ ಬೆಡಂಗು 
ಕಾಕು. . . ಬಹುಲಾಯಿ ದೇಸೆ ವಿಲ್ಲಣೆ ಕಳೆಯೆಂಬಿವಂ ಮೆಜ್‌ದು 


ಬಾಜಿಸಿದಂ ಮಂರವೈರಿ ವಾಸಮಂ (ಗಂ. 8-೩). ಪೆಲ್ಲವಣೆ : ೨. 
ವಾಸಮಂ ಪಿಡಿದು ಕಳೆಯ ಮಯಣಮನನುಎಂ ಪವಣಾಗಿರೆ ಪತ್ತಿಸಿ 
ಪೋ ವೆ] ಛವಣೆ ಕರಂ ಶುದ್ಧಮಾಗೆ ಪುಂಖಿಸಿ (ರರ್ಕುಕ. ೨ 0೪). ಹೆಲ್ಲಣಿ, : 
ವಿ. ಕಿನ್ನೆರೆಂ ತನ್ನಯ ಸೊಳಹೆಯೆಂಬ ವಾಸಮಂ ಕೊಂಡು ಹೆಲ್ಲಣಿಯಂ 
ಸುದ್ಧಮಾಗಿ ಪುಂಖಿಸಿ . . . ಮಧ್ಮಮಾದಿಯೆ:ಬ:ದಿರಾಗದುಂ ರೂಹು 
ಗೊಳಿಪುದುಂ (ಕಾಂೀಕೃ” ೦೬-೬೭). ಹೆಲ್ಪಣ್ಕೆ : ೧. ಖಡ್ಗಂಗಳಂ ಜಡಿದು 
ಮೆಲ್‌ ವಾರ್ಪಿ ಸ್ವಪಕ್ಷ ಪರಪಕ್ಷ ಹೆಬ್ಲಣೆ ನಿರ್ವಾದ ಮಂದಗತಿ ಚಾರಣ . . . 
ತಂಳದಟ್ಟವೆಂಬ ನಾನಾವಿಧಖಡ್ಗ ಬಿನ್ನಾಣಮಂ ತೋಟಾ (ತ್ರಿ ಫ್ರಂ. 3೩-೦೭ ೮). 
೨. ರಾಗೂಾಗರನೆ:ಬ ವಾಸುಕ:ರಂ ಭಾಸುರತೆವದೆದ ಬಾರಹೆಯೆಂಬ 
ವಸಮಂ ಕಳೆದುಕೊಂಡು ಪೊಳೆವದಣ ರಸುಗಳಿಂ ಪುಟ್ಟುವ ನಾದಲಕ್ಷ್ಮಿಯ 
ಮಾರ್ಗವೇದಿಕೆಯೆನಿಸಿ ಕಣ್ಣೊಳಿಸಿ ಕಳೆಯ ಮಯ:ಣಮಂಂ ನುಣಸ್ಪಿಗೆ ತಿರ್ದಿ 
ಪ್ರಂಖ ಹೊ ಹೆಿಲ್ಲೆಯ ಶುದ್ಧ ಮಾಗಿ ಮುಹಬಾಳೆಯವಮೂವಮಾಡಿ 
(೫ಂಕೀಕ್ಕ. ೭-೪೩ 5) : ಹದಿನೆಂಟುತೆಣದ ವಾಸಂಗಳ ಲಕ್ಷಣವನಲ್‌ದಾ 
- ೬ * ಹೇಳಿಕೆ ಹೆಲ್ಲಣೆ ವ್ಯಾಪ್ತಿ ಮುಂತಾದ ಇಪ್ಪತ್ತುನಾಲ್ಕು ತೆಟದಲ್ಲಿ 
ಎ. ಆಲಾಪಿಸಿ ಕೇಳಿಸುವ ಭಾಸೂರತರವಾರವಿಲಾಸಿನಿಯರಿಂದ (0೭4. 
0೩0). ಹೆಲ್ಲವಣೆ : ೨. ಅಧರದೊಳ್ಳಂದಿರಿಸದಂ ಕೊಳಲಸೊಪ್ಪದಿಂ 
ವ:ಧುರಾಕ್ಷರಂಗಳಂ ಸವಿವ ಸಮರಾಗದಿ ಹೆಲ್ಲವಣೆ ಹೆಕ್ಕಳಂಗೊಂಡು 
ವನದೊಳು ತೀವೆ ಎಲ್ಲಾ ಮೃಗಂ ಮೇಹನುಳಿದು ಕಿವಿಗಳನೋವೆ (6ಎ6. 
ರೇ. ೦060-09). [2] 
ಪೆಲ್ಲಯಿಸು, ಪೆಲ್ಲಿಸು (ಕ್ರಿ). ೧. ಒಟ್ಟುಗೂಡು ; ತುಂಬಂ ; ವ.ಡು 
ಗಟ್ಟು : ನವಸುಧಾಜಳಪ್ರವಾಹು ಪ್ರಸರಿಸಿ ವರಿದು ಮಂದರೋದಾರ 
ಕ₹ಂದರದರಿಪ್ರದೇಶಂಗಳೊಳೆಲ್ಲಮಲ್ಲಿಗಲ್ಲಿಗೆದ್ದಿಯಾನುಂ ಪೆಲ್ಸಯಿ:ಸಿ ನಿಂದುಂ 
- * ೬ ಎಲ್ಲಿಯಾನುಂ ಕಾಟಿಸಿರೆಮಾಗುಬ್ಬರಿಸಿಯುಂ ಪೋಗಿ ವೆ:ಲ್ಲವೆ:ಲ್ಲನೆ 
ಭದ್ರ ಶಾಲದನಮನೆಯ ಒದಾಗಳ"  (ಕರಕಡಿ, 033೪ 6). ಪೆಲ್ಲಿಸು: 
೨. ಒಟಂ್ಬಗೂಡಿಸು; ಸೇರಿಸು: ವಪೊದೆಯಿಸಿದಡ್ಡಣಂಬೊಲಿರೆ 
ಸುತ್ತಿದ ಸತ್ತಿಗೆ ಡಿಂಡಿಮಸ್ವನಂ ಕೆದಅ* .. . ಕೂರ್ಪು ಕುಂದದ ಕಡೆಗಣ್ಣ 
ಗಣ್‌ ವೊಳೆಯೆ: ಪೆಲ್ಲಿಸಿ[ಕುಕಾಂ. ಪಿಲ್ಲಿಸೆ, ಪೆಲ್ಲಿಸೆ]ಕಟ್ಟೆ ಕಳಕ್ಕೆ ವರ್ಷ ದರ್ಪದ 
ಕುಸುಮಾಸ್ತನಂಕಮೆನೆ ಖೇಚರಿ ಬಂದಳದೆ ಸಂದು ದೇಸೆಯಿಂ (6ನ8ಕೇ. 
&-69); ಅಲ್ಲಿಗೆ ಮಂನ್ನೆ ಬಂದಡಸಿ ನಿಂದ ಗುಹಾಮಂಖನೆಂಬ ರೆಕ್ಕಸಂ 
ಪೆ[ಕಾಕಾಂ. ಹಿ)ಲಿಸಿ ಕಂಡಕಂಡರನೆ ನುಂಗುತುವಿ:ರ್ದೊಡೆ ಬಾರಿ 
ಗಟ್ಟಿಮೆಂದೆಲ್ಲರುಮಿರ್ದು ಮಾಡಿದೊಡೆ ಮಾಡಿದ ಬಾರಿಯ ಸೂಟು" 


ಪೆಲ್ಲವಣೆ ೫೮೩೭ 


ನಿಯೋಗದಿಂದಲ್ಲಿಯುಮಂತೆ ಬಂದು ಬಟಿಕಿಕಾ ಮನೆಯಲ್ಲಿಗೆ ಬಂದುದೆಂಬುದಂ 
(ಕೇವಸಂ, ೩೮-೨೩) - [ಪೆಲ್ಸ (ಐ ಪ್ರಾ, ಪೇಲ್ಲ. /ಸೆಂ. ಪೂರಯ) + - ಇಸ್ಮು) 

ಪೆಲ್ಲವಣೆ ಪೆಲ್ಲಣೆ' ನೋ. 

ಹಿಪೆಲ್ಲಾಪೆಲ್ಲಿ 'ಹೆಲ್ಲಾಹೆಲ್ಲಿ' ನೋ. 

ಪೆಲ್ಲಿಸು "ಪೆಲ್ಲಯಾಸು' ನೋ. 6 

ಪೆವಡಿ "ಓವಡಿ' ನೋ. 

ಪೆವ್ವಳಿಸು "ಪೆಳ್ಳಳಿಸು' ನೋ. 

ಪೆಸದೊರ ? (ನಾ). ಒಬ್ಬಾತನ ಹೆಸರು (?) : ಪ್ರಿ(ಪೃ)ಧವಿರಾಜ್ಮಂ 
ಗೆಯೆ ಪೆಸದೊರಾ ಮೆಗನ್‌ ರೆವಡಿಬದ್ದರ* (ಇ6. ೪11, ೨4-೨: 732). 

[?) 10 

ಪೆಸರ್‌, ಪೆಸರ್ಕು, ಪೇರ್ಕ್‌, ಪೇರು, ಹೆಸರಂ, (ನಾ). ೧. ನಾಮ 
ಧೇಯ ; ನಾಮಾಂಕಿತ; ಅಭಿಧಂನ : ವನರುಹದಂತೆ ಮುಖಂ 
ಲೋಚನಮೆಸೆವುತ್ತಳದಮೋಲ್‌ ತಳಂ ತಳಿರಂತೆಂದನುರೂಪಮಾಗಿ ವೇಟಕ್ಟೊಡ 
ದೆನಸುಂ ವಸ್ತೂಪಮಾನಮೆಂಬುದು ಪೆಸರಿಂ (೪೭೫. 8-೬೦); ಆ ಕೂಸಿಂಗೆ 
ಭದ್ರ,ಬಾಹುವೆಂಬ ವೆಸರನೆಲ್ಲರುಂ ನೆರೆದಿಟ್ಟೊಡೆ (ಶಲ್ನೂರಾ. ೬೩-೦೯); 
ಪೆಸರಿಲ್ಲದಾರ್ಯರೆಂಬೀ ಪೆಸರೊಳೆ ಮುನ್ನಡೆಯೆ ನಡೆಯದೀ ವ್ಯವಹಾರಂ 
ಪೆಸರಿಲ್ಲದೊಡೆಂದಾ ಮನು ವೆಸಂಟ್ಟು ಯಶಸ್ವಿಯೆಂಬ ವಪೆಸರಂ ಪಡೆದಂ 
(60ಫ. ೬-೬೦): ಕರ್ಣಿಟಕವ್ಯುಕರಣವುು ಶಬ್ದಮಣಿದರ್ಪಣಮೆಂಬ ಪೆಸರ 
ನಿಟ್ಟು ಲಕ್ಷಣಾಚುರ್ಯರ* ಪೇಟಕಿಂದು ಬೆಸಸೆ ಮನಂಬುಗುವಂತೆ ಪೇಬಕ್ಕಿಂ 
(ಕರುದ. ೬9 ೩ ಧತ್ತಿ). ೨. ಪ್ರಸಿದ್ಧಿ ; ಖ್ಯಾತಿ ; ಹೆಸರುವಾಸಿ ; ಗುಣಿ 
ಧರ್ಮ್ಮವೆಯಿಂ ವರ ಕಾಶ್ಯಪಾನ ಸ್ವಯಂ ತಳೆದುದು ಪೆರ್ಮ್ಮೆಯಂ ಪೆಸರನುಂ 
ನತಿಯ: ಯಶಮಂ ಪ್ರಭುತ್ವಮಂ (೫99೩. 2ಸ-1, ೨೬೭೩೫; 1160) ; 
ಪೆಸರ ನರೇಂದ್ರನಂದನರ ಚಾಮರವಾಯು ಕಬಲ್ಜೈ . . . ನಿಶ್ವಸಿತದ ಗಾಳಿ 
ಚಾಳಿಸೆ ತೆರಳ್ಗಡಿಗಳ್ಗಿತು ಧೂಳಿದಾಳಮುಂ (ಕೃತ್ತತ್ಯ. ೪-೩೬): " ವೆಸರ್ವಡೆ ' 
ಪರಾ. ೩. ಬಿರುದು; ಪ್ರಶಸ್ತಿ : ವಎಕ್ರಮಾರ್ಜುನನುಮರಾತಿಕುಳಾ 
ನಳನುಂ , . , ವಡೆಮೆಚ್ಚಿಗಂಡನುಂ ಪರಸೈನ್ಯಭೈರವನುಮೆ:ಬ ಪೆಸರ್ಗಳ 
ನನ್ವರ್ಥಂ ವಡಿ (ಕಾಲಾ. ೦೦-೦೪ 5); ಪಡೆಯೆಡೆಯ ಕಡೆಯ 
ಬಡವರ್‌ ಕುಡೆ ಪಡೆವನೊ ಚಕ್ರವರ್ಶಿಯೊಳ' ತೈಲಪನೊಳ' ಪಡೆದಂ 
ಮಹಿಮೋನ್ನ ತಿಯ: ಪಡೆದಂ ಕವಿಚಕ್ರ ವರ್ತಿವೆಸರಂ ರನ್ನಂ (ಗಡಾ. 
0-೩1); ಸಂಗರದೊಳ' ಭೀಕರದೆನಿಪ್ಪ ಮದು ಿಜಬಲದಿಂದರಿಮರ್ದನನಂ ತವೆ 
ಕೊಂದರಿವುರ್ದನನೆಂಬ ಪೆಸರನಾಂ ತಳೆದಪ್ಪೆಂ (ಶಂತಕಂ. ೨30೬-08). 
೪. (ಆಲಂ) ದೂಷಣೆ ; ಅಪವಾದ ; ನಿಂದೆ: " ಪೆಸರ್ಪ ' ಪರಾ. 
ಪೆಸರು, ; ೧. ನಂಬಿ ನಂಬೀ ಕಂದ ಮೊಸಳೆ ನುಂಗಿತೆ ಮಗನೆ ನಂಬಿಯಣ್ಣನ 
ಪೆಸರು ಫಲಿಸದಿಂತೆಲೆ ಮಗನೆ (8026. ೦೭-೦೩6) ; ಧರಣಿಯೊಳು ಮೇಣ್‌ 
ತಮ್ಮ ತಮ್ಮ ಪೆಸರುಗಳೊಳು ಹರನಾಮವಂ ಸಲೆ ಧರಿಸಿ ಭಜಿಸುವವಖಿಳ 
ಗಿರಿತರುಖಗಮೃಗಾದಿಗಳು (ಐಸಫ್ರು. ೦೪-೬೨) ; ಮಡಿವೆಸರು ಮರುಗದೊಳು 
ಪಳಿವೆಸರೊಂದು ವಸನದೊಳು , . . ಅಲ್ಲದೆ ನೋಳ್ಹೊದಿಲ್ಲಾ ಮೆಲ್‌ವ 
ನಾಡೊಳಗೆ (ಸಾಳ್ಕಳಿ: ೦-೬೦): ೨. ನೆಲೆಐಡಿದು ಕುಳಿತೊಡನೆ ನಾಡೆ 
ಬಂದಿತು. ನೋಡೆ ಚೆಲುವಲ್ತೆ ವೆಸರ ಪುಲಿ ನನ್ನಿಯಳಿವರಿದು (೪ರ 
023-30೬). "ಪೆಸರುವೆಜು' ಪರಾ. ಪೇರ್‌: "ಪೇರ್ಗೊಳ್‌' 
ಪರಾ. ಪೇಠ್ಕು : ೧. ಮಾರನ ತೇರುವೆಸರನಿಟ್ಟ ಜಾ:9ರದಾರೆ ಧರೆಯೊಳೀ 
ತರುವಿಗೆ ದೂರದಿಂ ನೊ:ಡೆ ತೇರಂತೆ ಸೂಚಿಸಂತಿದೆ ಪೇರು ಸಲುವುವ: 
ಕಿಂಶುಕಗೆ (ಳೃತ್ಮಗೋ. 9-06). ಹೆಸರು: ೧. ಆಯ್ಕ ಅಅ್‌ವನಜಸಿತುಂ 
ಅಜ್‌ವ ತಿಳಿದು ಮಜಹ ಮಣಿದು ವೂಜಹನಳಿದು ಕುಜುಹೆ:ದು ಹೇಳ 
ಹೆಸರಿಲ್ಲದೆ ಗುರುಲಿಂಗಜಂಗಮ ತ್ರಿವಿಧ ಒಂದಾದ ಎಡೆಯ ತೋಜ್‌ಸಿ 
ಬದ.ಕೆಸನಿ (೪ರವ,. ೪6-೦೩೬0); ನೀನೆತ್ತಲನಿಮಿತ್ತವಿ:ಯೆಷೆಗೆ ಬ 


40 


ಚೆ 


ಪೆಸರ್‌ 


ನೀನಾರು ಮನೆಯೆಲ್ಲಿ ಹೆಸರಾವುದು (ಸರ್ಕರ, ೨-೨೭) । ಹರಿಪರಬ್ರಹನ್ಮಿ 
ಮರೇಂದ್ರಾದ್ಕರ ಹೆಸರ ್ಛ್ಹವಿವ್ಯ್ಕಾಸ್ತ್ರಮಂತ್ರವನೊರೆದನಾಚಮನೀಯ 
ಸಾಂಗೋಪಾಂಗಮುದ್ರೆಯಲಿ (ಕೊರಣ. ೦-೯-೪1) ; ಹೆಸರು ಕ್ಷೀರಸಾಗರ 
ಭಟ್ಟಿ ಮಜ್ಜಿಗೆನೀರಿಗೇ ತತಸ್ವಿರ (ಗಾರೆ). ೨. ನುಡಿವ ಬೆಡಂಗು ನೋಡುವ 
ಪರಾಕ್ರವಂ ಮಾಡುವ ಸಾಹಸೋಕ್ತಿ ನಡವ ಚರಿಶ್ರವಖಂ ಹೆಸರು ರೂಪು 
ಗುಣಾರ್ನ್ನವನೆಂತು ನೋರ್ಪ್ವಡಂ ಕಡುಗಲಿಯಪ್ಪ ವಿಕ್ರಮನ. ಗಂಡಿನ 
ದೊಂದು ಪೊಡರ್ಪನೇನ ಬಣ್ನಿಸಲಳವಲ್ಲೆ (A933. IX-1, ೨೭೬೬-೨೩ ; 1183); 
ಹೆಸರ ನಂಯ್ಗಳ ಹಾಸ ಹರಿದುಬ್ಬಸದಲುಳಿಗದವದಿರ ಹಿಡಿಮೃಗ 
ಮಸಗಿದವು ಹದವಿಲುಗಳೊದೆದವು ಹೆದೆಯ ಹರವಿನಲಿ (ಕುಮ್ಮಿ. 04-30); 
ಆ ಪ್ರಯತ್ನಗಳು ತರುವ ಫಲಕ್ಕಿಂತ ರಾಯರಿಗೆ ಬೇಕುದುದು ಒಳ್ಳೆಯ 
ಹೆಸರ: (ಯಕ. ೪). 

ಪೆಸರ್ವೆಸರ್‌ (ದ್ವಿರಂಕ್ತಿ) : ಭರಂಗೆಯಾ ಗಳ: ನೀಂ ಪೆಸರ್ವೆಸರೊಳಾ 
ನಾಲ್ವರುಮನಾದರಂ([ಗೊಂಡಾ) ನಾಲ್ಕುಂ ದೆಸೆಗೆ [ಬೆಸಸಿಂ] ಬೆಳ್ಳ ಉುವಿನಂ 
(ಕಂಕಣ. ೬-೨6); ಹರಿಣಿಕೆಯಂ ಶುಕ ಸಾರಿಕೆಗಳನೋದಿಸಲುಂ ಪೆಸರ್ವೆಸ 
ರೊಳೆ ಕರೆದು ಪೆ:ಟ್ವ ಮನೋಹರಾಲಪಂಗಳಂ ಕೇಳುತ್ತಂ ಪೋಗೆಟೊಗೆ 
(ಕಾರಂಕೂ. 000೬) ; ತಂದ ಕಷ್ಟಂಗಳಂ ಪೆಸರ್ವೆಸರೊಳೆ ವೇಟ್ಮು ಕಂಡೆ 
(ಕಂದ್ರಪು. ೯-೪ 5). ಪೆಸರಾಗು, ಹೆಸರಾಗು--೧, ಹೆಸರು ಬರು; 
ಹೆಸರುಂಟುಗು : ಅಗುಲಸ್ದಿರಲಾ ಕುಟಿಕಿಯೊಳ್‌ ತೊಟ್ಟಿಗೆ ನಿಧಿಗಂಡಂತೆ 
ವಸುಧೆಗಸದಳವಹಿಯ್ತಾ ಮಗ([ನಂ]ದಮೆಂದು [ಲೋಗರ್‌) ಬಗೆದಿರೆ ವಸು 
ಷೇಣನೆಂಬ ವೆಸರಾಯ್ತಾಗಳ್‌ (ಕಂಕಳಾ. ೧೯೭); ಚಂದ್ರ ಹಾಸನೆಂದಿಳಿಯೊಳೇ 
ತಂಗೆ ಪೆಸರಾಗಲೆಂದುಚ್ಚರಿಸಿ ನಾಮಕರಣಂಗೈದರು (ಕೈಮಿಕಾ- ೨6-೬೦) ; 
ಚರಿಸುವುದು ರಥವೊ:ದು ವಾಗೀಶ್ವರನ ಪುರಿಗೆ  . . ಉರಗರಾಜನ ನಗರಿ 
ಗದಜ್‌ಂ ಧರೆಯೊಳಗೆ ಹೆಸರಾದುದಾ ಭೂವರಶಿರೋರತ್ನಂಗೆ ದಶರಥನೆಂಬ 
ಗುಣನಾಮು (ಶೊಳರಾ. 0-೩-30)” ವಿ. ಪ್ರಸಿದ್ಧವಾಗಂ ; ಪ್ರಖ್ಯಾತ 
ವಾಗು ; ಹೆಸರುವಾಸಿಯಾಗು : ಹೊಸ ಹರೆಯದಲಿ ದ್ರವ್ಯವ ನೆಣಕಿ 
ಕೂಡಿಸು ಹೆಸರಾಗು ವಸ್ತ್ರಭೂಷಣದಿ ವ್ಯಸನಕ್ಕೆ ಪ್ರೌಢನೊಳೆಅಗದಿರೆಂದು 
ರಕ್ಕಸಿಮುಂಡೆ ಮಗಳೆ ಹಿಂಡಿದಳು (ಕೋಶಕ. ೦೮.೩೩) ; ಡಾಕಾ ಎಂಬ 
ಪಟ್ಟಣದಲ್ಲಿ ಹುಟ್ಟು ಸಿವ ಜಿನುಗಾದ, ಮಲಮಲಿಯು ದಿಗ್‌ದೇಶಕ್ಕೆ 
ಹೆಸರಾಗಿದೆ (ಕೂಂಂಯ. 9-3೬); ಸೀಕೆಯ ಗೌಡರು ಭಾಂಡ್ಕದ ಗೌಡರು 
ಊರಿಗೆ ಹೆಸರಾದ ಜನರು (308. ೩-೨೦). ಹೆಸರುಬರ್‌ , ಹೆಸರುಬರೆ ಇ 
೧. ಹೆಸರು ಉಂಟಾಗು: ಹೆಸರು ರೂಢಿಗೆ ಬರು : ಬಸವನಾಲ 
ಎದೆಂಬುದೇತಕೆ ಪೆ[ಉಾಂ- ಹೆಸರು. ಬಂದಿಶ್ತು ಸುರಿ ನೀವೆನೆ  (01ಫು. 
೨-0). ವಿ. ಪ್ರಸಿದ್ಧಿ ಬರು; ಖ್ಯಾಶಿಯುಂಟಾಗು : ಆ ವೃಕ್ತಿಯ 
ಮಹತವ್ಯರ್ಯದಿಂದ ಅವರ ವಂಶಕ್ಕೆ. ಹೆಸರು ಬಂದಿದೆ (6). ೩. ಅಪ 
ಖ್ಯಾತಿಯುಂಟಾಗು ; ಅಪವಾದ ಬರು; ದೂಷಣೆ ಬರು : ಅವರು 
ನಾಲ್ಕು ಜನರ ಬಾಯಲ್ಲಿ ಹೆಸರು ಬರದಂತೆ ನಡೆದುಕೊಂಡರು (ರೂಂ): 
ಪೆಸರುಳಿಸು, ಹೆಸರುಳಿಸು -ಹೆಸರನ್ನುಉಳಿಸು ; ಕೀರ್ತಿಗೆ ಕಳಂಕ ತರ 
ದಿರು ; ಹೆಸರು ತರಂ ; ಈರೇಳು ಜ'ದೊಳಗೆ ಮೆಚ್ಚಿ ಪೆಸರುಳಿಸಿತಣ್ಣ 
ಉಳಿಸಿತು (ಶ್ರಕಂದ- ೦-೦೭೦-೦); ಹೆಸರುಳಿಸುವ ಮುಕ್ಕಳಾಗಬೇಕೆಂದು 
ಎಲ್ಲರೂ ಬಯಸುತ್ತಾರೆ(ಕೂ9). ಪೆಸರೆತ್ತು, ಹೆಸರೆತ್ತು ಎ ಹೆಸ ರನ್ನುಹೇಳು; 
ಹೆಸರನ್ನು ನೆನಫಿಗೆ ತಂದುಕೊಳ್ಳು : ಹನ್ನೊಂದರೆೊಳ್‌ ನೆರವಿಯಂ 
ಬಳಗ ನೆರೆದು ಚಿನ್ನೆಯ:ಂ ಪೆಸರೆತ್ತಿ ತಣಿದುಂಡು ಮರೆಯಾಯ್ತು (ಕಾಊರ.- 
೦೮೮೩230), ಅವರ ಹೆಸರೆತ್ತಿದರೆ ಮೈಯೆಲ್ಲ ಉರಿಯುತ್ತದೆ (ಪ್ರಶರು- ೩೩೦): 
ಹನ್ನೊಂದನೆಯ ದಿನ ಬಳಗದ:ರೆಲ್ಲ ಚೆನ್ನೆಯ ಹೆಸರೆತ್ತಿ, ಉಂಡು ತಣಿದು 
ಮರೆಯಾಯ್ತು (೨ರ. ೦೯ ಉತಾರ). ಹೆಸರ್ಮಾಡು, ಹೆಸರು-ಾಡು ಪಿ 
೧. ಪ್ರಸಿದ್ಧಿಯನ್ನುಂಟ: ಮಾಡು; ಖ್ಯಾತಿಯನ್ನುಂಟು ಮಾಡು: 


ಪೆಸರಕ್ಕರ 


ತನಗೆ ಭರತೇಶ್ವರಂ ವಂದನಾರ್ಥದಿ: ಸಜಿದ ಮಾಲಿ ಭರಗದೊಳದು 
ದಂದನಮತಾಲೇಛೆ:ಂಬ ಪೆಸರ2 ತನಗೆ ಪೆಸರ್ಮಾದೆ ಕೂದಿ ಸಂದಪ್ರದಿದ್ನ್ನಂ 
(6೨ಪು. ೧೬-೩೪)- ೨. ಹೆಸರನ್ನು ಗಳಿಸು; ಖ್ಯಾತಿಯನ್ನು ಪದೆ; ಊರಿ 


ಮಾಡಿ ಹೆಸರು ದತಾದಿದ್ದಾ ಇರೆ (60): 
ಹೆಸರಾಗಿ ಕಟಿ ಸು ನೆನಪಿಗಾಗಿ ಕಟ್ಟೆ ಸು: ಓರಣಾರ್ಥದಾ! ಸ: ವಿವರಿಸು: 
ನಾಗಸದುಿದ್ರದೆಂಬೊ ಗ್ರಾಮುವಂನು ಹೆಸರಾಗಿ ಕಟ್ಟಿಸಿ (ಎಳ. 311. ಶಿವಮೂ. 


೦.೪88; 1೩೫), ಹೆಸರಿಗೆ ಮಾತ್ರ ಎ ಕೇವಲ ಹೆಸರಿಗೆ: ನುವಂಕಂವಸ್ಸೆಗೆ: 


ನಲ್ಲಿ ಅವರು ದೊಡ್ಡ ಕೆಲಸಗಳನ್ನೂ 


ನಯುವಿಲ್ಲದ ಕಾಗದ. ಆಂದವಿಲ್ಲದ ದುುದೃಣ, ಹೆಸರಿಗೆ ವತಾತ್ರ, ಇರುವ po 
ಪತ್ರ (1ರೂಲೋ. ೨). ಹೆಸರಿಲ್ಲದಂಗು ಎ ಹೆಸರು ಕೂಡ ಉಳ ಯದಾಗು: 
ನಾಶವಾಗು : ಹಾಳಾಗು : ಹಿರಿಯರರಿ ಗೌರವವು ದೈವದಲ್ಲಿ ನಂಬಿಕೆಯ 
ಹೆಸರಿಲ್ಲದಾಗುತ್ತಿಹವ್ರೆ (ವಿಗೋ ೩೮೨೨). ಹೆಸರು ಕೊಡು ಹೆಸರನ್ನೂ 
ದಂಖಲುಮಾಡು ; ಮದ್ಮಾಟದಲ್ಲಿ ಯಾರೂ ಹೆಸರ: ಕೊಡಬಹುದು ಡಿಂತ 
ದರಿಗೂ ಉಂಟು ನೋಡಿ ಸಂತಸಪಡುವ ಭಾಗ, (ನೆಲವು «4 ೨೨). 
ಹೆರ. ತರು ಇ ಪ್ರ ಸಿದ್ದಿಯ ರನ್ನು ೦ಟ೭ಮಾದು ; ಕೀರ್ತಿ ತರು: 
ಕೊಟ್ಟ ಮನೆಯಲ್ಲಿ ಹಣ್ಣು ನಕ್ಕಳು ಚಿನ್ನೂಗಿ ನದೆದ:ರೊಂಡಃ ಹೆಸರು 


ತಂ ದರೆ ಹೆತ್ತ ತಾಯಿಗೆ ನೆಮ್ಮದಿ (63), ಹೆಸರುಬಲ ಎ ಹೆಸರುಗಳ 
ಆಧಾರದ ಮೇಲಿ ಕಿಳಿಯಂದ ಓಹಬಲ ; ನಾಡಮನಕ್ಷತೃ: 
ಮದುವೆ ಮಾಡಬೇಕೆಂದು ಯೋಚಿಸಿದರೆ . ಜಟ ಹೆಸರು 
ಬಲ ಕೇಳುವರು (ಹುಲ್ಲ. ೪) ಹೆಸರು ಬೀಳು ಹೆಸರು ಬರು 
ಹೆಸರುಂಟಂಗು : ನೀರಿನ ನಾಶಪ್ಪ ಅಂತ ನನಗೆ ಹೆಂಗೂ ಹಜ್‌ 
ಬಿದ್ದದ. ನನ್ನೊಳೆಗ ಎಷ್ಟು ನೀರದ ನೋದೇ ಬಡತೀನಿ! (ಕಂತೆ. ಎ೪) 


pS ಹಾ ೫ನ ದಾಗ ಲ 
ಪಟ್ಟಿ ಯಲ್ಲಿ ಸೇರಿಸು, ದಾಖಲುಮಾಡು; 


ಹೆಸರ: ಹಚು ತ್ವ ಹೆಸರನ್ನು 


ಇಲ್ಲಿಯ ಶನಲೆಯಲ್ಲೆ € ಅಎನ ಹೆಸರು ಹಚ್ಚಿದುದಂಬಿುತು (೭ಂದಾರೆ- ೧೬೨). 


ಹೆಸರು ಹೇಳ: ೭ ೧. ಹೆಸರನ್ನು ಹೇಳು,- ಉಚ್ಚ ರಿಸು : ಕದಡಲೇಳು 
ಸಮಂದ್ರವ ಕುಡಿದು ವೀರಡಸಿದಾತ ಅಜಲ:ಗೊಂಡು ಬೆಜಗಾದ ಶಿಶು 
ತಾಯ ಹೆಣನ ಹೊತ್ತುಕೊಂಡು ಹೆಸರು ದೇಳುತ್ತೈದಾನೆ (೪ವತೇ. 
೬-09) ; ಗುರುಭಕ್ತಿಯೆಂದರೆ ಅವನ ಹೆಸರು ಹೇಳಬೇಕ: (ವಶವ. ತಿಂ)" 
೨. ಕೀರ್ತಿಯನ್ನು ತರು: ಹೆಸರು ಹೆ:ಳುವ ವಗನಾಗರಿಭ್ಲ ಅವನು 
(ಕೂರಿ). ಹೆಸರು ಹೊಡೆದು ಹಾಕು = ಪಟ್ಟಿಯಿಂದ ರ್‌ಸರನಂ 
ತೆಗೆದು ಹಾಕು : ಸರಿಯಾದ ವೇಳೆಗೆ ಪರೀಕ್ಷೆಯ ಹಣ ಕಟ್ಟಿಲಿಲ್ಲವಾದ್ದ 
ರಂದ ಆ ಹುಡುಗನ ಹೆಸರು ಹೊಡೆದುಹಾಕಿದರು. (ರೂಂ). ಹೆಸರು 


ಹೋಗು - ೧. ಹೆನರು ಇಲ್ಲದಂತಾಗು, ೨. ಆಅಳಿಸಿಹೋಗು: 
ಬಷವನೊಳಗಡಗುವುದು ಭಕ್ತಿಯ ಹೆಸರು ಹೋಹುದು 
ಪಿ. ಹೆಸರು ಹರಡು; 
ತೆಂದೆ. ಅಜ್ಜ ಇಳ್ಳು 
(ಕರು. 6೩). 

[ದೇ॥. ತವಿ. ಮೆಲ. ಪೆಯಂಲ" 
ತೆಲು. ಪೇರು ; ನಾಯ್ಕಿ. 


(213- ೩೬-೩೪). 
ಪ್ರಸಿದ್ಧ ವಾಗು ತವಾಗು : ಅನನ 
[=] ಕ್‌ 


ಕಡಿಯುವುದರಲ್ಲಿ ಭಂರೀ ಹೆಸರು ಹೋದವರು 


ಗಾ 


ಆಗಲೆ ಬ. 


, ಪೇರಿ', ಹಿಯರ್‌; 


ಪೇರ್‌ 


ತುಳ:. ಹೆದರು: 
; ಪರ್ಜಿ. ಗಡಬ. ಪಿದಿರ'] 


ಪೆಸರಕ್ಕರ (ನಾ). ಹೆಸರಿನ ಅಕ್ಷರ ; ನಾಮಾಕ್ಷರ : ಮನ್ನಯನದೊಳ್‌ 
ನ:ಶುನಂ ಕರದೊಳ್‌ ಕರಾಬ್ದವಂಗದೊಳೆಸೆವಂಗಯ:ಜ್ಚ ಪೆಸರಕ್ಕರದೊಳ್‌ 


ನೆಲಸಲಂಗನೆ 
ಬಿರುದಿನ ಬೀರದ ಪೆಸರಕ್ಕ 
ನೃಪರ ಮೆಯ್ಯ್ಕ ಪುಣ್ಣಲೆಗಳ್‌ ಪೋಲ್ತಿರೆ ತೋಲ ಲಕ್ಕ ಪಡೆದಂ 
ನರೆಶಾಸನಮಂ ನರೇಂದ್ರಚೂಡಾರತ್ನಂ (ರುಂ. ೩-೦೪). [ಪೆಸಲ 4 ಅಕ್ಕರ್ಯ) 
ಪೆಸರಾನ್‌, ಹೆಸರಾನು (ಕ್ರಿ). ೧. ಹೆಸರನ್ನು ಹೊಂದು: ಅಭಿಧಾನ 
ವನ್ನು ಪಡೆ: ನಗರ ಪಟ್ಟಣ ಖೇಡ ಬರ್ವಡ ಪುರ ಗ್ರಾಮಗಳೆಂಓ 


ನಿಜವಾಣಿ ಕೂರ್ಮೆಯೊಳ೪* ಹೃದಯವದೊರ್ದೆಯುಂ ೨೨ 
ಗೆಂತಿರೆ ಪೋದುದಾ ದಿನಂ (ಕಾದಂಉ- ೨6೫) ; 
ರವಂಂ ಪರ 


ಪೆಸರಿಲಿ 


ನಾನಾ ಪೆಸ೦ಂಂಂತು 


(ವೆತೀಹತ: ೨ ೦೬). 


ಸೊಗೆಯಿಸುತಿಪ್ಪುವಾ ದೇಶದಿ ಬಳುವಳ್ಳಿಗಳಿಲ್ಲ 
೨. ಹೆಸರನ್ನು ಗಳಿಸು; ಪ್ರಸಿದ್ದಿಯನು 

[ಸ ಆತ್ಮ 
ತಿಯನ್ನು ಪಡೆ: ಹೆಟ್ಟುಲಿಯನಿರಿದೊರಗಿ ವೆಸರಾಂತ 
ದೊತ್ಮಂ ಹೆಸರಾನು ; 
೦ಸರೆನ್ನಿಸಿಕೊಂಡಿದ್ದೂರೆ 


LL 
ಹೊಂದು: ಖಾ 


೧೦೭-೨೧೭). 


ಪಡೆದ 
ಕೈಗಳುಂ 
ಬೆಟ್ಟನಣ್ಣೆ 
[ಜೆನಂ” ಆಳ) 

೧. ಹೆಸರನ್ನು ಇಡು: ನಾಮಕರಣ 
೦ಬೀ ಪೆಸರೊಳೆ ಮುಂ ನಡೆಯೆ ನಡೆಯದೀ 
ದಾ ಮುದು ಹೆಸರಿಟ್ಟು ಯ ಶಸ್ತು ಯೆಂಬ ಪೆಸರಂ 

(೮೧ಲ್ರ. ೬.೬೦); ಬೆಳೆದ:ದೆ ಹಗವಂ ತೋಡುವೆನೆ:ಬ ಬಟ್ರದೆ 
ಕೂಸಿಂಗೆ ಖೆಸರಿಡುವೆನೆಬ . . .- ಮರುಳನಂತೆ (ಕರ್ಲಾನ್ಮು. ಗಿ2-39) : 
ಪರೆ :ಪಾನನತನೂಜಾುಗೆ ವಂಲಂಂಗಂಗೆ ಹರಿಸದಿು ಪದ್ಮರಸರೆಂದು 
ಪೆಸರಿಟ್ನ ೨. (ಗುಣವನ್ನು) ವೆ:ಚ್ವಿ ಹೊಗಳಂ: 
ಸೂಚಿಸು ; ತದ್ಮು ತಮ್ಮುಣುಗಿಂದಂ ಪೆಸರಿಟ್ಟು 


ಓಬ್ಬ (ಶವ ರಾ. 
ರ ರ್‌ ಪೇಟಕಿಂದೊದೆ ಬಗೆದಂದೆನಿದೆನ್ನಳವೆ 


ಪ ಸಿಷ್ಣ್‌ ನ ಖಂ ತಿಯನ್ನು 
2ಳ೦ಗಳನಂಂತ 


7 ಗರಾಳ್ಛ ಳ್‌ 


Pe 
ed ನಾರಾ 


ಹೆ ಸ್ಟ 


ನೋ ಬ್ಬರನಂಜಿಸಿ ನಡೆತಂದಲೀ ಕೆಲಬಲ್‌ 
೨ (ಕದ್ಮಿಕಾ. ೨384) 


(ಕ್ರಿ). 
ಮಾಡು : 


[oe ಛಾ 
waned 


೨-೬೩). 
ಮೆಚ್ಚುಗೆಯನ್ನು 


ಪೇೇಲ 
ಪೇಟಲ್ಕಾಂ 2 


ಗ::ಧರೋದಿತಚರಿವೆಂ (ಅಂತು. ೧೨೩೪) ; ಐಸೆವಾತ್ಮ ಮನೋಹಕಹರಿದೇವಿ 
ಸಮೇತಂ ಬಹುವೀರ್ಯನಾ ನಟಿಯರ ವಂದ್ಮಸಮಗ್ರನೃತ್ಮಮಂ ವೀಕ್ಷಿಸಿ 
ನೆಕ್‌ ಪೆಸರಿಟ್ಟ್ಟ ನಾಡೆ  ಮುಚ್ಚುತ್ತಿರ್ದಂ (ುಸುರೂ. ೦೪: 60). 
೩. ದೂಷಿಸು ; ನಿಂದಿಸು: ಅಸಮಾನವಂಚಳಮದ್ಭುತವಿಸರಮನೂನ 
pia ೨೫೨ ಘನವಿಭವಂ ಪೆಸರಿಡಬಾರದು ಮಿಗೆ ನಿಟ್ಟಿಸಬಾರದು 
ನೋಡಬುರದಂಬಿಕೆಯ ತಪ (೧೦೪. ೪ 0೬0: ಹೆಸರಿಡು ; ೧. ಏಳನೆಯ 


ಭತ ಬಸವನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆಮ (ಐಸರ. ೪); 
ರನರಸಿ ಬಿಜಯಂಗೈ ದು ಹರಸಿ ಮೋಹದೊಳೀತನಂ ತಮ್ಮ 


ಪ್ರೇಮದಿ ಸದ ರಾಮಯ್ಯನೆಂದು ಹೆಸಂಟ್ಪಿಡಿ ಹಂಡಿ 


ಹರಸಿದಳು (ಸಿದ್ಧರು. ೨-೬) ; ಒಸೆದು ಮುಂದಣ ತಾಗುಬಾಗಿನೆ ಸಸಿನವನು 
ಹೇಳಿದನು ಹಸೆದದೆ ಹೆಸರಿಡಲು ಬೇಕಿವನ . . . ಎನುತ್ತ ಕೆಲಬಲಕಸ 
ವಾವ ಬಿಜುನಗೆಯ ಸೂಸಿದನಾ ದಶಗ್ರಿ'ವ (ಕ4ರಣ 8. ೭೨೩]. ಕ್ಲಿ 


ಅವಳ ಅಡಿಗೆಗೆ ಯಾರಾದರೂ ಹೆಸರಿಟ್ಟರೆ ಅವಳಿಗೆ ಸಹನವ:ಗುತ್ತಿದ್ದಿಲ್ಲ 
(ಸ ತಿಕ. 030; ತಂದಿ ತೀರಿದ ಮೇಲೆ ತಾಯಿಯ ಸಂರಕ್ಷಣೆ ಮಾಡದ 
ಮಗನಿಗೆ ಮುಂದಿ ಹೆಸಂಡತಾರ (ಕೂಸ: ೫. ಇ): ೪. ಸ್ಪಷ್ಟಪಡಿಸು; 
ವ್ಯಕ್ತ ವಾಗಿ ತಿಳಿಸು: ಮುಚ್ಚಿದನು ಕಂಸಳನು .. , ಎಚ್ಚಜಡಗಿತು 
ನಿ ಕೈ ಗಳ ಬಿಚ್ಚಿ ಬಿನ್ನ ನಂ ಪುಸ್ರಿವಿರಹದ ಹೆಚ್ಚಿ ಗೆಮ ತಾಪವನು ಹೆಸಂಡ 
ಆಅ್‌ಯೆನರ್ಜು ನನ (pada ಪ್ರಳಯದು ಘವನೊಡೆಪ 
ರವಮಂಡಲಸಹಸ್ರದ ರಶ್ಮಿಯೊ: . ಮಂುಳಿದ ದರಕೆ.ಸರಿಯ ದಂಡೆಯ 


ಥಳಥಳತ್ಕರವೊ  ಮಹಾಸ್ವದ ಬೆಳಗೋ ಹೆಸರಿಡಲಾರು ಬಲ್ಲರು 


6-೩೧) ; 


(ಳುಮ್ಮಾರ್ರೋ: ೦೯-೧೩). 
ಹೆಸರಿಟ್ಟು ಬೈ ಹೆಸರೆತ್ತಿ ಬಯ್ಯ ದೆ ಬಹಿ ನಿಂದಿಸು : 
ಹೆಸರಿಟ್ಟು ಬೈದೆನೊ ಅತ್ತೆ ವತಾನಂದಿರ (ಉಂ, ೨-0೪). 
[ಪೆಸರ*್‌ 4 ಇಡು] 
ತೆಸರಿಲಿ (ನಾ). ೧. ಹೆಸರಿಲ್ಲದುದು. 2. ಕೈ ಯ ಕಿರುಬೆರಳಿನ ಪಕ ದ 
ಬೆರಳು: ಅನಾಮಿಕ : “ಅಂಗುಷ್ಮಂ ತರ್ಜನಿವ ವ;ಧ್ಮಾಂಗುಳಿ ಪೆಸರಿಲಿ 


ಕನಿಷ್ಮೆಬೆ?ಂದಕ್ಕುಂ ನಾಮಂಗಳ್‌ ಬೆರಳ್ಗೆ ತರದೆ" (ರತ್ತಾಕೋ. ೬೪ 00); 


ಪೆಸರಿಸು 


ಪೆಸರಿಲಿಯ ಬೆೊಟ್ಟಿನಿಂದಂ ದೆಸೆದೆಸೆಗಂ ಮಿಡಿದು ಮಿಡಿದು ಕೈಮುಗಿ 
ವುತ್ತುಂ (ಉಾರಫು: ೦೦-೦೨೯). [ವೆಸಲ* 4+ ಎ ಇಲ್ಮಿ) 

ಪೆಸರಿಸು, ಹೆಸರಿಸು (ಕ್ರಿ). ೧. ಹೆಸರನ್ನು ಹೇಳು.--ಸೂಚಿಸರ: 
ಸುನಿಮೇಷವಾನಟಂಪಲನೇತ್ರೆ ಮನಸಿಜಶಶಾಂಕಕರ್ಕಟಕ ಚೇಳಂ 
ಗುಡುವ ತನಿಸೊಬಗುವಡೆದ ಸನ್ಮೋಹನದ ಕಣಿಯೆ ಬಾಯೆನುತೊರ್ವ 
ನೀಜಕಿ ಸಖಿಯಂ ಕರೆದಳೀರಾಂಜು ರಂಶಿಯಂ ಪೆಸರಿಪವೊಲು (ಕೈಮಿಳಾ- 
೬-೨೩), ೨. ಎತ್ತಿ ಹೇಳು ; ಹೆಣಗಳು ; ಪ್ರಶಂಸಿಸು : ಎಸೆವರಿಜ್‌ವರ್‌ 
ಪೊಯ್ವರುಬ್ಬು ವಲ್‌ ಕೊಬ್ಬುವ೦* ಮಸಕದಿ: ಸವುರಂಗಕುಜುಬುವರ್‌ 
ತಂುಬುವರ್‌* ಪೊಸ ಪರಿಯ ಬಿರುದನುಆ್‌ ಪೆನರಿಪರ೦* ಪಸರಿಪರ*್‌ ತಂತಮ್ಮ 
ಬೀರಂಗಳ . , , ಉಭಯಭಟರು (50. ೩6-೩೬): ನಾಗರಿಪುಮಧ್ಮ 
ಮುರ್ವಸಿಯ ನಡುವಿಂಗೆ ಸರಿಯಾಗಬಲ್ಲುದೆ . . . ಪೂಗಣೆ ವಿಲಾಸದಾ 
ರಂಭೆಯ ವಿರಾಜಿಸುವ ಸೋಗೆಗಣ್ಣೆಣೆ ಸ:ಹುದೆ ನೋಡೆ:ದು ಪೊಗಳ್ಳನನು 
ರಾಗದಿಂದೊರ್ವಳಂ ವಿಟನೆಪ್ಸರಸ್ತ್ರಿ:ಯರಂ ಪೆಸರಿಸುವ ನೆನದೆೊಳು 
(ಕಳಾ. ೬-೨೪). ಹೆಸರಿಸು : ೧. ಅವರು ನಾಡಿನಲ್ಲೆಲ್ಲ ಹೆಸರಿಸು 
ವಂತಹ ಕಲಾವಿದರು (4). ೩. ನಿಗದಿಪಡಿಸು ; ನಿರ್ದಿಷ್ಟ 
ಪಡಿಸು: ಹೆ.ಮಭಾರದ ವಿಮಲರತುನಸ್ತೋಮವದೆ ಪಣವೆನಲು ಕರವ 
ಭೂಮಿಪತಿಯೊಡ್ಡಿದನು ಧರ್ಮಜ ಹೆಸ೦ಸದ ಧನವ (ಳುವ್ಮಾಸ. ೦೩-೪೪). 
೪, ಹೆಸರಿಡು ; ನಾಮಕರಣಮಾಡು: : ಚರಿತ್ರಕಾರನು ಅಂದಂದಿನ 
ದೃಷ್ಟಿಯಿ:ದ ನಡೆದ ಘಟನೆಗಳನ್ನೂ ಹುಟ್ಟಿದ ಕೃತಿಗಳನ್ನೂ ಪರಿ ಕ್ಷಿಸಿ 
ಹೆಸಂಸಬೇಕಾಗುತ್ತದೆ (ಕ0/- ೨0)- ೫. ಹೆಸರನ್ನು ಗಳಿಸು; ಪ್ರಸಿದ್ಧಿ 
ಯನ್ನು ಪಡೆ; ಖ್ಯಾತಿಯನ್ನು ಹೊಂದಂ : ಹೆಸರಿಸಿದ ಗಂಧರ್ವ 
ಕಿನ್ನರವಿಸರಮಾಗಧವಂದಿಗಳು ವೇಖ್ಟಸಿತು ನಾರದನಬಭ್ರಸುಂಡಲದೊಳಗೆ 
ನಲಿದಾಡೆ (80ಗ- 9-00-0); ಎಸೆದನದಜಕೊಳು ಭೂಪನೊಬ್ಬನು 

. ಸುಬಲಾಶ್ವನೆಂಬುವನು ಹೆಸರಿಸಿದ ಮೈೈಢಿಲಸೃವಾಲರ ನೊಸಲ 
ಶಿಲಕದವೋಲು ಮಿಗೆ ರಂಜಿಸುತ (8ರಾಗ- ೦೦-೯೦-೨). 
[ಪೆಸರ್‌ + - ಇಸ್ಕ್ಯು] 

ಹೆಸರೀ (ಕ್ರಿ). ಹೆಸರನ್ನು ಕೊಡು ; ಹೆಸರಿಡು : ಈ ಸುತನ ಸೌಂದರ್ಯಕ್ಕೆ 
ತಕ್ಕಂದದಿಂ ಪೆಸಂತ್ತಪ್ಪೆನೆನುತ್ತುಮಿತ್ತನರಸಂ ಕಂದರ್ಪದೇವಾಖ್ಯಮಂ 
ಕುಸುರಿ. ೬-೦೦೩) - [ಪೆಸರ್‌ + ಈ) 

ಪೆಸರು, 'ಪೆಸರ್‌' ನೋ. 

ಪೆಸರು 'ಪೆಸಜು್‌' ನೋ. 

ಪೆಸರುಗೊಳ್‌ 'ಪೆಸರ್ಗೊಳ್‌' ನೋ. 

ಪೆಸರುವಡೆ 'ಪೆಸರ್ವಡೆ' ನೋ. 

ಪೆಸರುವೆಜು 'ಪೆಸರ್ವೆಜು' ನೋ. 

ಪೆಸರ್ಗಿಡು, ಹೆಸರಂಕೆಡು (ಕ್ರಿ). ಅಪಕೀರ್ತಿಯುಂಟಾಗು: ಕೆಟ್ಟ 


ಹೆಸರು ಬರು; ದೂಷಣೆಯುಂಟಾಗು : ಪನವೆಣ್ಣಂ ತುದನೋ 
ತಂದನೊ ಪೆಸರ್ಗಿಡೆ ಪೆರ್ಮಾರಿಯಂ ನಮ್ಮ ದುರ್ಗಕ್ಕರಸಂ (6ಠಂಘ್ರ- 


00.60). ಹೆಸರುಕೆಡು ; ಸಮಾಜದಲ್ಲಿ ಹೆಸರುಕೆಡದಂತೆ ಜೀವನ 
ನಡೆಸಬೆ:ಕು (ಊಂ). [ಪೆಸರ್‌ 4-ಕಿಡು (ಆ ಕೆಡ್ಮು)] 

ಪೆಸರ್ಗೇಳ್‌ (ಕ್ರಿ). ಹೆಸರನ್ನು ಕೇಳು : ಅರಿಗಳ ಪೆಸರ್ಗೆಳ್ವರ್ದೆವೊಡೆನ 
ರೆಂಬ ಶೂದ್ರಕನ ವಿಕ್ರಮಾಡಂಬರಮುಂದರೆವಾನಿಸಿಕೆಯೊಳೊಂದಿದ ನರಸಿಂಹಾ 
ಡಂಬರಕ್ಕೆ ನಸುನಗುತಿರ್ಕುಂ (ಕಾರಂತೂ- ೦೦): ಮನಂಜವಂನೋಜ ನಿನ್ನ 
ಪೆಸರ್ಗೇಳಲೊಡಂ ಬೆಮರಿಂದೆ ಕಣ್ಣ ಲಾಗೆನೆ ನೆಆ' ನಾಂದು ಪತ್ತಿದ 
ನಿಜಾಂಶುಕಮಂ ಪುಳಕಂಗಳೆತ್ತೆ (ಕಾರಂಕಾ. ೩೦9). ([ವಪೆಸರ 4 ಕೇಳ] 

ಪೆಸರ್ಗೊಳ್‌, ಪೆಸರುಗೊಳ್‌. ಪೇರ್ಗೊಳ್‌. ಹೆಸರುಗೊಳ್‌,.- ಹೆಸರಂ 
ಗೊಳ್ಳು. ಹೆಸರ್ಗೊಳ್‌ (ಕ್ರಿ). ೧. ಹೆಸರನ್ನು ಹೊಂದು : ಜ:ಬೂ 


ವರರ್ಷಿ 


ಪೆಸರ್ಗೊಳ್‌ 


ದ್ವೀಪದ ಭರತಕ್ಷೇತ್ರ ದೊಳಖಳಸುಖಮುಖದ್ದಾರಂ ದ್ವಾಂ: ಪತಿಕಪುರಂ. 
ಪುಂಂದರಪುರೀವಿಳಾಸಮಂ ಪೆಸರ್ಗೊಂಡಂತೆ .ಮೆಅಕದಿರ್ವುದು (ಳಂ 
03-೪೩ ೮). ವಿ. ಹೆಸರನ್ನು ಹೇಳಂ, ಉಚ್ಚರಿಸು; ಹೆಸರೆತ್ತು: ವಿನಯ 
ಮುಮೆಅಕಮುಮಪ್ಪುದು ಸನಾಭಿಗಳ್‌ ಸಂಗತಂಗಳಪ್ಪೊ ಡೆ ಪೆಸಗೊಗಿಂಡನಿತ 
ಅಕೊಳೆನ್ನಂ ಸೈರಿಸನೆನೆ ಭರತಂಗೆಜಗಿ ಲೋಕದಿ: ನಗಿಸುವೆನೇ"ಕಂತ್ರ ೦. ೩ಟ; 
ಆತನನಾರಾಧಿಸಿ ನೃಪನೀತಿವಿದ೦ರ್‌ ಖೇಚರಾನನಿ:ಚರರಾಸ್ಮಖ್ಮಾತಿಗ್ರೀಯ 
ಕಾದಭಿಜಾತನೃಪಃನ್ಮಯರನೆನಿಬರಂ ಪೆಸರ್ಗೊಳ್ಳೆಂ (ಕಾಂಕಿಫು. ೩-4೩); 
ಪೆಸರ್ಗೊಳೆ ವಿಷಹರಮಂ' ಮಾಬಕ್ತಿಸಕದ ಮಣಿಮುಂತ್ರತಂತ್ರತತಿರು)ಂ 
ತಾನೆಟ್ಸ್‌ ಸಲಾಜದೆ ಭೂರಮಣಂ ಬಸವಟ್‌ದಾ ಸಶಿಯ ಮೆ:ಲೆ ಮೂರ್ಛಿಸಿ 
ಬಿಟ್ಲಿಂ (ಕಾಂತೀಕ್ಕ. ೩-0೬೪); ಉದಯಕಾಲದೊಳೆದ್ದೊಲಿದಿಷ್ಟದೈವದ ಪದ 
ಗಳ ಪಾಡುವಂದದೊಳು ಹದಿಬದೆಯರ ಪೆಸರ್ಗೊಂಡು ಪೊಗಳ್ಳುದು ವಿದಿತ 
ವೈಸಲೆ ವೈದಿಕರಿಗೆ (509. 3-08): ೩, ಹೆಸರು ಹಿಡಿದು ಕರೆ. -ಕೂಗು ; 
ಸಂಬೋಧಿಸು : ವೆಸರ್ಗೊಂಡಿಂದ್ರನರೇ:ದ್ರ ವಂದ್ಯನನೊಅಲ್ಜಿತ್ತಾನು 
ದೋರೊರ್ಮೆ ಚಿಂತಿಸಿದೊಂಗು ಪವಣಿಲ್ಲ ಪುಣ್ಯಮೆನೆ (ಅಂಪಿ: ೦-೩೭) ; 
ಆಗಳಾ ಕೆೊಳನಂ ಬಳಸ ಬಂದು. . . ಪುಚಮಹಾವಾವ್ಯಗಳಂ 
ಬಾಜಿಸಿಯು೨ ಎಂತುಂ ಪೊಜಮಡಿಸಲಾಜದೆ ಸುಯೋಧನನಂ ಪೆನರ್ಗೊಂಡು 
ನಕುಲನಾಸ್ಫೋಟಿಸಿ (ಗರಾಪೂ- ೭.೦ ಶ); ಸಮಾಧಿಯನಾಗ ತೆಗೆಸುತ್ತ . .. 
ಪೆಸರ್ಗೊಂಡಾ ಸುಪುತ್ರಕನಂ ಕರೆಯಲಂ (0ಸಫು. ೪-೪), ಎನ್ನಂ 
ಪೆಸರ್ಗೊಂಡನೆೇ ನುಡಿಸಿದನೆ ಉಳ್ಳಿರೆಂದನೆ (ಕಂತ್ರ ೩0-99). ೪. ವರ್ಣಿಸಂ; 
ಬಣ್ಣಿಸು ; ವಿವರಿಸು: ಕಳೆಹಯೀಲೀಲೆ . .. ಶ್ರೀಚಕ್ರವಾಕದ್ವಯ 
ಎಳಸನಮಂತಃವುರಸ್ತ್ರೀಸಹಸ್ರಂಗಳ ಮೆಯ್ಕೊಳ್‌ ತಾನೆ ತಳ್ಳೊಯ್ದೆಸೆದುದು 
ಪೆಸರ್ಗೊಳ್ಳೆಗ್ಗರಾರೆಂಬಿನಂ (6೨ಫು. ೦೦-೦೩೬೬): ಗಂಡನನೊರ್ವಳೂರ್ವಶಿಗೆ 
ಗಂಗೆಗೆ ಗೋಪಿಗೆ ಕೊಟ್ಟರೆಂದೊಡಾ ಪೆಂಡಿರ ರೂಪುಮಂ ಸೆೊಬಗುಮುಂ 
ಭವಂ ಪೆಸರ್ಗೊಳ್ಳುದೇ (ಯಂತ್ರ. ೨-88): ಅವರ ವಿಲಾಸಿನಿ ಜನದ 
ರಾಣಿಯ ವಾಸದ ಪುತ್ರಮಿತ್ರಬಾಂಧವರೆ ವಿಯೋಗಸಂಕಟಮನೇ 
ವೆಸರ್ಗೊಂಡವೆಂ (ಅಕತ್ಯ. ೪-೪). ೫. ಪ್ರಸಿದ್ಧಿಯನ್ನು ಪಡೆ ; ಖ್ಯಾತಿ 
ಯನ್ನು ಹೊಂದು: ವೆಸರ್ಗೊಂಡರ್ತಿಯೊಳತ್ತಿವುಬ್ಬೆಯ ಗುಣವ್ರಾ ತಂಗಳಂ 
ಕೆ:ಳ್ಹ ಭವ್ಯಸಮೂಹು ಪೊಗಟ್ಟಿಂತು. . . ಬಣ್ಣಿಸುವೆಂ ಪುಣ್ಯಪುರಾಣಮಂ 
ಜಿತಮನೋಜಾತಾಂಜಿತಸ್ವಾಮೀಯಾ (ಊತ. ೦೨೪೩) . &. (ಉತ್ತಮ 
ವಾದುದೆಂದು) ಆಯ್ಮುಕೊಳ್ಳು ; ಆರಿಸಿಕೊಳ್ಳು : ಕಂಸುಮಾಸವಕ್ಕೆ 
ವೆಣವಂ ಪೆಸರ್ಗೊಳ್ಳವು ತು:ಬಿ ಬಾಣರಚನೆಗೆ ಪೆಅನಂ ಪೆಸರ್ಗೊಳ್ಳಂ 
ಮನಸಿಜನೆನೆ ಪೊಂಸುಗ್ಗಿಯ ತೊಡವು ಪೆಅತೆ. ಮಲ್ಲಿಗೆಯೆವೊಲಂ 
(ಶುಳಿಫು. ೩-08). ೭. ಹೊಗಳಂ; ಸ್ತುತಿಸಂ; ಧ್ಯಾನಿಸು; ನೆನೆ: 
ಭಕ್ತಿಯಿಂ ವಾಡದ ಬಾಯದೇಕೆ ಪೆಸರ್ಗೊಳ್ಳೆದ ಜಿಹ್ವೆಯದೇಕೆ . . - 
ಕೂಡಿಯುಳ್ಳಾಡದ ಚಿತ್ತವೇಕೆನಗೆ ಹಂಪೆಯ ಲಿ:ಗವೆ ನಿದ್ಮೊಳಳ್ಕಲ್‌ಂ 
(ಶಂಶಾಶ- 6): ಭಕ್ತರ್ಗೆ ಬಂದೆಡರನಾವಗಂ ಪರಿಹರಿಪೆ ಗಡ ದೇವ ನಿನ್ನಂ 
ಪೆಸಗೊ7ಂಡೊಡೆ (ಕೈಂಉ- ೦೦-೩8). ಪೆಸರುಗೊಳ್‌ : ೨. ನಿನ್ನೂರ 
ಪ[ಣಾ೫9, ಹೆ]ಸರುಗೊಂಡಡೆ ನಿನ್ನ ವಾರ್ತೆಯನುಸುರಿದಡೆ ಕೇಳಿದಡೆಯುು 
ತಪ್ಪಸಮವಿಕ್ರ ಮನಾದಡನನು ಪಿಡಿದು ಕೊಲಿಸುವೆನು (0ಸಕ್ಳ. ೨೬-೬೦). 
೩. ಬಸವರಸನಿಂತೊ:ದನೆೊಂದಂ ಪೆಸರುಗೊಳುತಿವು ಮೊದಲೆನಿಪ ಗಜ 
ವಿಸರವುಂ ಕ್ಷಣದೊಳು ತರಿಸಿ ಮತ್ತ ನಿರೂಪಿಸಿದ (08ಫು. 8೯-೬3). 
ಪೇರ್ಗೊಳ್‌ : ೫. ಅದರಿಂದೀ ಕೃತಿ ಕೃಷ್ಣರಾಜಮಹಿಮಾಖ್ಕಾತಂ 
ಪುನೀತಾಂಕಿತಂ ಬುಧರಿಂ ಮೈಸುರನಾಡ ಮೈಸಿರಿಯೆನಲ* ಪೇರ್ಗೊಂಡುದೈ 
ಲೊ.6ದೊಳ್‌ (ಕ್ಕಿಸೂಹಿ. ೦ 30)- ಹೆಸರುಗೊಳ್‌ : ೨. ಹುಸಿಯಿಂದೆ 
ಜನಿಸಿದೆನಯ್ಕಾ -..-` ಹುಸಿಯಿಂದಲಿ ಲಿಂಗವ ಹೆಸರುಗೊಂಡು ಕರೆದೆನೆಯ್ಕಾ 


(೨ನ. ೪%) : ಹೆಸರುಗೊಂಡವನಂ ಕೆಲುದೆನೆ:ಬಸಮಭಾಷೆಯೊಳಿರು 


ಪೆಸರ್ವಾಸಿ, 


ಪೆಸರ್ಚು 


ತಿರಲು (ರಿಸಪು,. 8೩-4೪); ಹೆಸರುಗೊಂಡರೆ ಕಿವಿಗಳಿಗೆ ಕರ್ಕಶರು ರಕ್ಕಸರೆಂಬ 
ಹೆಸರಿದು ನುಸಿಗಳೊಳಗುಶ್ರಯಿಸಿ ಕೆಟ್ಟುದು (ಕುಲ್ಮಾರ್ರೋ, ೦೫-೬೦). 
ಹೆಸರುಗೊಳ್ಳು : ೫. ಹೆಸರುಸೊಂಡ ಬಹುಮಂದಿ ವೀರರು ಮಡಿದರು 
(ನಡೆರಾ, 11, ೪%) ; ದಂತಿದುರ್ಗನು ಹರ್ಷವರ್ಧನ ಕೇರಳ 
ರ.ಜರನ್ನು ಸೋಲಿಸಿ ಹೆಸರುಗೊಂಡ ಕರ್ಣಾಟರಬಲವನ್ನು ಅನಾಯಾಸ 
ವಾಗಿ ಜಯಿಸಿದನೆಂದು ಹೇಳಿದೆ (೪88೫6. ಇ). ಹೆಸರ್ಗೊಳ್‌ : 
೫. ಮಕರಥ್ವ ಜರೂಪನಾವ ರಾಯನ ಕುಮಾರಕನೆಂದು ಹೆಸರ್ಗೊಂಡುದಿಲ್ಲ 
ಮುಖಪರೀಕ್ಷೆಯ ಬಲ್ಲೆನಾತನ ತಂದೆನ್ನ ಸುಖಬಡಿಸುವುದೆಂದಳೊಲಿದು 
(ರೋಷತ. ೨೮-೨೩). (ವೆಸರ್‌ 4 ಕೊಳ್‌) 
ಪೆಸರ್ಚು (ಕ್ರಿ). (?): (ಕುರಿವರಗರ್ಜಿತತೂರ೯ಸ್ವರಮಂಂ 

ಸಂರಂಭವಎಂಂ ? ಪೆಸರ್ಚಲ್‌ ಕಾತರವೆನೆ ಪಡೆಗೂ೨ (ಶಸ್ತುಳೋ, ೦೩೦-೭೪): 

(2) 

ಪೆಸರ್ಪು (ಕ್ರಿ). ದೂಷಿಸು ; ಆಕ್ಷೇಪಿಸು; ದೂರಂ : ನೆಟ್ಟನೆ ಚಂದ್ರ 
ನೊಳ ಬಿಸುಪ್ರ ಪುಟ್ಟ ಹೈದವೊಲ್‌ ನೃಪರೊಪಚಂದ್ರ ನೊಳ್‌ ಪುಟ್ಟದು 
ಮಂತಿದಂ ತಿಳಿವುಗೆಟ್ಟ ಕೃತಜ್ಞ ತೆಗೆಟ್ಟ ಪೌರುಷಂಗೆಟ್ಟ ದುರಾತ್ಮನಂ ಕುಟೌತು 
ಭಾವಿಸದೇನುವುನೀ ಮಹಾತ್ಮನಂ ತೊಚ್ಚೆನಲಿಂತು ದೇವ ಯಂವರಾಜನನೀ 
ತೆಅದಿಂ ಪೆಸರ್ಪುದೇ (ಗ ರಂಉ.೪೬೪). ಐ ಇಲ್ಲಿ ನಾಮಪದವ ಮೇಲೆ'ಪು' 
ಪ್ರತ್ಯಯವು ಪ್ರೇರಣಾರ್ಥದಲ್ಲಿ ಹತ್ತಿದೆ. ' [ಬೆಸರ್‌4 - ಪ್ರ] 
ಪೆಸರ್ವಡೆ, ಪೆಸರುವಡೆ, ಹೆಸರುವಡೆ (ಕ್ರಿ). ೧. ಹೆಸರನ್ನು 
ಹೊಂದು: ನಾಮಧೇಯವನ್ನು ಪಡೆ: ಪೆಜವಅ ಧರ್ವುಂಗಳನೇತೆಅ |; 
'ದಿಂದಂ ತಂದು ವೆಅವಲಕೊಳ್‌ ವಪತ್ತಿಸಿ ಕಣ್ಣೆಜಕೆಯೆ ಚತುರೋಕ್ತಿ 
ಕೃತಿಯೊರ್ಗ ನೆಜಿಸಿದಿರೆ. ಪೇಟ್ವುಿದು.. ಸವಹಿಧಿಯೆನೆ ಪೆಸರ್ವಡೆಗುಂ 
(ರನುರ. ೯೬ ಶ್ರಯೋ); ಹೊಲಟ ಬೆನ್ನಿಂತೆಂಬ ನುಡಿಯದು ಧರೆಗೆ ಕೂನನೆ 
ನಿಪ್ಪುದ: ಪರಿಹರಿಸಿ ಸೌಂದರಪಂಂಡ್ಕರಾಯುನೆನಲು ಪೆಸರ್ವಡೆದ (ಏಸಫು. 
೩೦-೩೦)” ೨. ಪ ಸಿದ್ಧಿಯನ್ನು ಪಡೆ ; ಖ್ಯಾತಿಯನ್ನು ಹೊಂದಂ ; 
ಮತ್ತಂ ಸ್ವಯಂಭುವಾಭಿಧಾನಪದವಿದ್ಯಾಚ್ಛಂದೋವಎಚಿತ್ಯಲಂಕಾರಂಗಳೆಂಬ 
ಮೂಜಿಜ್‌ಂ ಪೆಸರ್ವಡೆವ ವಾಜ್ಮಯವಖಮಂ . , . ವಶ್ತಿನ ತನೂಜ 
ರ್ಗೆಬ್ಟಮುಪದೇಶಂಗೆಯ್ನಂ (ಕರಿಪು. 6-೩೦ ಕ), ಧರೆಯೊಳು ವಿಶಾಲತೆ 
ಯೊಳತಿ ಪೆರ್ಸುಡೆದಿರ್ಪ ಪುರಪಟ್ಟಣಗ್ರಾಮಸಂಕುಳದ ನಡುವೆ ಕಿಜುವಳ್ಳಿ ಚ 
ಯಾಗಿಯು ಕಣ್ಣೆ ಮೆಜ್‌ದು ಹೆಂಪಿನೊಳಿರ್ಪದು 
'ಧರ್ಮಾನುಜಂ ಭೂಪಾಲರೊಳ್ಳೆ ಸರ್ವಡೆದವಂ (ಕೈಜುರಾ. ೨9-05): 
ಪೆಸರುವಡೆ : ವಿ. ಪೆಸರುಎಡಿನ ವಮಧುರಸಮಹಿನಿಯ ದಾಂಟಿಸಲು 
ಚೆಂದನಡೋಣಿಗಡರ್ದು . .. ನಿಟ್ಟಿಸಿದ (ಕೋಹಕ- 8-೨೬). ಹೆಸರುವಡೆ ; 
೧. ದಶಗುಣೋತ್ಕರವೆನಿಪ ತತ್ವಪ್ರಸರವೇಳೋರಂತೆ ಪರಿವೇಪ್ಟಸಿದ 

ಾ7ಂಡಳಟ:ಹಕೋಟಿಗಳ:ವನುದರದಲಿ ನಸಿಗಳಂತಿಹವದು ನಿಮಿತ್ತವೆ 
ಹೆಸರುವಡದುದನಂತನೆ:ಬೀ *ಹೆಸರು ನಿವ್ಮುಡಿಯಲ್ಲದಾರಿಂಗಳವಡ:ವುದೆರಿದ 
(893ಗ. ೬-೦೩ ೧೩). ವಿ. ಹೆಸೆರುವಡೆದತಿ ಖಳರನಡೆಗೆಡಹಿದನು ರಣದೊಳಗೆ 
(ಕುವ್ಕಾದ್ರೋ, ಶಂ. 3೮೨). [ಪೆಸ೦*. ಪಡ್ಕೆ) 
ಹೆಸರುವಾಸಿ (ನು). ಕೀರ್ತಿ; ಖ್ಯಾತಿ ; ಪ್ರಸಿದ್ಧಿ: 
ಮಹಿಷಾಸುರಪುರಾಧೀಶ ಚಾಮರಾಜೇಂದ್ರನಿಂ ಮೆಚ್ಚುಂ ಪಡೆಯದಿರ್ದೊ 
ಡೆಮಗೆ ಪೆಸರ್ವುಸಿಯಿಲ್ಲಂ (ಶುರಾಶ- ೦೪೨-೦೯). ಹೆಸರುವಾಸಿ : “ಯಶಃ, 
ಕೀರ್ತಿ॥. ಸಮಜ್ಞಾ-೩ ಕೀರ್ತಿಯ ಹೆಸರುಗಳು ಆದರೆ ಹೆಸರುವಾಸಿ * 
(ಸಿರ್ಠಾಂತಿ. 83). [ಐ ಇದು ಒಂದೇ ಆರ್ಥದ ಎರಡು ಶಬ್ದಗಳು ಸೇರಿ 
ಆಗಿರುವ ರೂಪ] 

ಹೆಸರ:ವಾಸಿಯಾಗು - ಪ ಸಿದ್ಧವಾಗು ; ಕೀರ್ತಿಯನ್ನು ಹೊಂದು : 
ಅವನ ಮನೆತನದವರೆಲ್ಲರೂ ಮಿಲಿಟರಿಸುಹಸಗಳಿಗೆ ಹೆಸರುವಾಸಿಯಾಗಿದ್ದರು 


pe 
೦ 


೩೨ 


(ಏರ್ಕರಾ, ೦-೩೦) ; 


46 


೫೮೪೦ 


ಪೆಸಜಿತ್‌ 


(ಸಸ್ಕಳ: ೦೦೪); ಠಾಕೂರಮನೆತನ ಕೀರ್ತಿ, ಪ್ರತಿಷ್ಠೆಗಳಿಗೆ ಹೆಸರುವಪಸ 
ಯಾದುದು (ರರ್ನುಸಾ- ೩೬). [ಪೆಸರ*,, ವಾಸಿ,] 


ಪೆಸರ್ವಿಡಿ, ಹೆಸರುಹಿಡಿ (ಕ್ರಿ). ಹೆಸರನ್ನು ಹೇಳು : ಶಿವಂ ಪಿಂತಿರುಗಿ 
ಪೆಸರ್ವಿಡಿದು ನಿಲ್ಲೇಬ. ದನಿಯುಣ್ಮಲೊರ್ವರೊರ್ವರ್‌ ಮಂಕೆ 


ಯೊಳಡಗುವರ* (ಕಂಠ). 93-೬೦) ; ವೆಸರ್ವಿಡಿದು ಕರೆವುತೇಳೇಳ್ಬಿಸಡಾಕ್ಷಿ 
ಯೆನುತ್ತೆ ಕರೆಯಲೊಡನುಕ್ಷಣದೊಳ್ಳೊಸನುಲಿಗಳ್ಳಿ ಟಿಛಿಟಿರವಮೆಸೆಯೆ ಕರಂ 
ಸಿಡಿಯೆ ಸಿಬಿಕೆಯಿಂದವಳೆಳ್ಹ ೪ (ಕೃತಂ. ೨೦-೪೦). ಹೆಸರುಹಿಡಿ ; ಅವಳು 
ಮಗನನ್ನು ಹೆಸರುಹಿಡಿದು ಕೂಗಿದರು (ಹೂಡಿ). [ಪೆಸಲ" + ಪಡಿ,] 
ಪೆಸರ್ವೆಜು, ಪೆಸರುವೆಜು (ಕ್ರಿ). ಪ್ರಸಿದ್ಧಿಯನ್ನು _ ಹೊಂದು: 
ಮ ಯೆಅಕಿದ ಮಾರಸಿಂಗನಾ ಕುರುಳ ರಾಜಿಗಂ ಪೆಸರ್ವೆತ್ತಾ ಮರುಳಂ 
ತಂನ್ರಿಪತಿಳಕಂ ಪಿರಿಯ ಮಗಂ ಸತ್ಯವಾಕ್ಕಂ (ಎಕ. ೪11, ಶಿವಮೊ. ೩೭-೦೦ ; 
1116); ಗರುವಿಕೆಗಿಂಬು . . , ಪೆನರ್ವೆತ್ತ್ಮ ನೆಗಬಕ್ಕಿಗೆ "ತಾಣಮಾಗಿ 
ಬಲರ ಬಗೆಯಲ್ಲಿ ಕೂಡಿ ನೆಲಸಿರ್ದು ಪೊಗಟಸ್ತಿಯನಾಂತಳಾವಳಾ ಸರಸತಿ 
ಕೂರ್ಮೆಯಿಂದೊಸೆದು ಮಾಡುಗೆ ಕಬ್ಬದ ಬರ್ದಿನೇಬಕ್ಸಿಯು (ಕಣ್ಮಳಾ. ೩) : 


ಪೆಸರ್ವೆತ್ತ  ಗಣಧರಪ್ರ ಮುಖನಮಸ್ತಸಭಾಜನಾಂಗತಶಿಯೊಳ್ಳುಳಕಪ್ರಸರ 
ಮನಂದೊರ್ಮೊದಲೊಳ? ([ಪಸರಿಸೆ] ಪೊಣ್ಮಿದುದನೂನ ದಿವೃಧ್ವಾನಂ 


(ಈಂತೀಕ್ಕ. ೦೬-೦೦೦)- ಪೆಸರುವೆಜು : ಬಸವ ಮೋಳಿಗೆ ಮಾರನಂತಹ ಪೆಸರು 
ವೆತ್ತ ಶಿವೈಕ್ಯನಾವನು ವಸುಧೆಯೊಳು (08. ೩೦-೬). [ವೆಸರ್‌ 4-ವೆಲ್ಲು] 
ಪೆಸಜಖ್‌; ಪೆಸರು; ಪೆಸಜು, ಹೆಸರ್ಮು, ಹೆಸಯಿ್‌, ಹೆ::ಅಿ (ನಾ)-ಒಂದು 
ಬಗೆಯ ದ್ವಿದಳಧಾನ್ಯ : ಮುದ್ಧ : ರಾಜಾನ್ನದ ಕೂಚುಂ ವೆಸ 
ತೊವೆಯುಂ . ನಾನಾ ಪ್ರಕಾರದ ಪಾನಂಗಳುಮಂ ಭಟ್ಟಾರರ್ಗೆ 
ಬಡ್ಡಿಸಿದಂತೆ ಬ್ರಹ್ಮಯ್ಯಂಗೆ ಮಹಾದೇವ ಬಡ್ಡಿಸಿದೊಡೆ (ಕಠ್ಮಾರಾ- ೭6-0೪) ; 
ಪೊಸವೆಸಅಗೆಯ ಬಣ್ಣದಂತೆ ಸೊಗಯಿಸುವ ಸಾಮಂತಚೂಡಾಮಣಿಯ 
ಮೆಯ್ಯ ಬಣ್ಣಂ ವಿಧಾತ್ರನೆಂಬ ಚಿತ್ತುರಿಯ ವರ್ಣಕ್ರ ಮಂಗಸೆಯ ಕದಳೀ 
ಗರ್ಭಶ್ಯಾಮಮೆಂಬ ಬಣ್ಣದಂತಾದುದು (ಕುಶರಾ. ೨೬೪ರ) ; ಜವೆ 
ಪೆಸಜುರ್ದೆಂಬಿವನಾಡುನ ಪಾಲೊಳಗಟ್ಟು ಕುಜನ ಮುೂಲಂಗಳೊಳಿಕ್ಕು 
ವುದಾ ಮರನೊಪ್ಪುವ ಪಲ್ಲವದಿಂ ವುಪ್ಪ೧ಗಳಿ ಫಲುಗಳಿನೆಸೆಗುಂ 
(ಊೋಕೊ:ಶ. ೬-೦3). ಪೆಸರ್ಯು : ದೇವರ ನಿವೇದ್ಮಕ್ಕೆ ರಾಜಾನ್ನದಕ್ಕಿ 
ಕೊಳಗ ಒಂದು ಪೆಸರು ವತಾದ ಒಂದು... ನುದಾದೀವಿಗೆ ಒಂದು ಇನ್ನಿನಿತುಂ 
ನಿತ್ಯವ್ರಯ ವಾಗಿ ನಡೆವುದು (ಕೂ. ೭6-೦೩-9೦ | ಸು. 108). ಪೆಸಟಿ: 
ಫೃತದೊಳ್‌ ಪುರಿದುದ್ದು ಪೆಸಜು ಗೋಯುವೆವೆರಸಿರೆ (ಕರ್ಮಾ. ೨೬)- 
ಹೆಸರ್ಕು : “ಮುದ್ಧಃ. ಹೆಸರು” (ಓಕ. ೦೨೬) : ಅಕ್ಕಿ ತುಪ್ಪ ಹೆಸರು 
ಮೆರೊಗರನ ಕಾಯಿ (ಕೊಂಳಕಾ. ೦೯೪೦, ಕುನುಠಿ. ೦೦3-೪೬ ; 189°): 
ಧ್ವಜಾರೋಹಣದ ಧ್ವ ಜಸ್ತಂಭದ ನಯಿವೆ.ದೃಕೆ. ಪೂಜೆ ಗ ೧೦. ಅಕ್ಕಿ 
ಹೆಸರು ಚಗ೩ ಮೇಲೋೊ.ಗರ.,. ತೆಗಿನಕಾಯಿ ಚ ಗ ೧ (ಇಇ. 7ಸ-೬ 
೬84-೬ ನ 1654) : ಹೆಸರೂ ಬೆ.ಡ, ಉಮ್ಹೂ ಬೇಡ. ಸದ್ಯ ಮನೆಗೆ 
ಹೋದರೆ ಸಾಕು ಎನ್ನಿಸಿತು (ಕಾಪುಕ.30). ಹೆಸಜ3: “ಹೆಸಜು'--ಮುದ್ಧ” 
(503. ೪). ಹೆಸರಿ : “ಮಂದ್ಗಮೆನಲೆ ಹೆಸಕಿ” (ರಗಣ. ೦೦೦-೩) ; 
ತಿ -ಉರ್ದು, ತೊನರಿ, ಹೆಸಜು ಬೊದಲಾದುವನಿಕ್ಕಿ ಅಟ್ಟಿ ಕೂಟು್‌ 
(ಕಮದ. ಶಂ. ೦); ಭಕ್ಷಕ್ಕೆ ಗೋಧಿ ಪ ೩ ಉದ್ದು ಪಳ ಬೆಲ್ಲ ೧೦... 
ಹೆಸಜು ಪ ೨೧ ತೆಂಗಿನ ಕಾಯಿ ಬಾಳೆಯ ಸಣ್ಣು ಅಡಕೆಲೆ ಸಹ (ಎಕ. ೩೪, 
ಹೆಸಟು ತಸಗುಣಿ ಕಡಲೆ ತೊಗರಿಗಳ ಬೇಳೆಯು 
ಹೊಸ ಬೆಲ್ಲವಿಕ್ಕಿ ಬೇಯಿಸಿ: (ಸೂಪರ. ೦-೬೦). 
[ದೇ. ೧ ತಮಿ, ಪಮಜು; ಮಲ. ಪಯಜರ್‌, ಪಯಜು; ತುಳು, 
ಪದೆಂಜಿ ; ತೆಲು, ಪೆಸರ, ಪೆಸಲು; ಕೋಲಾ, ಪೆಸಲ, ಪೆಸಾಲ್‌; ನಾಯ್ಕಿ, 
ಪೆಸಳ ; ಪರ್ಜಿ, ಪಯನರಿ ; ಗೊಂಡಿ. ಪೆಸೆಲ] 


ರೇರೂರು. ೭೦-೪೪; 2486); 


ಪೆಸಜು 


ಹೆಸಜು "ಪೆಸಆ್‌ *” ನೋ. 

ಪೆಹೆಲ್‌ವಾನ್‌ " ಪೈಲವಾನ ' ನೋ. 

ಪೆಳಕು (ನಾ). ನಿಗದಿ ಮಾಡಿಕೊಂಡ ಸ್ಥಳ; ಸಂಕೇತಸ್ಥ್ಮಾನ ; “ಸಂಕೇತ 
ಯುಕ್ತಸ್ಥಳಂ ವೆಳೆಕೆಂದು” (488೯ರ. ೪೫). [2] 

ಪೆಳಕೆ, ಪೆಣಕಿ, ಪೆಣಕ್ಕೆ. ಹೆಳಕೆ (ನಾ). ತೆಳುವಾದ ಹಲ್ಲೆ, ಬಿಲ್ಲೆ; 
ಹೆಕ್ಕಳೆ : ಮಾತಿಲ್ಲದೆ ಉಗುರುಗಳಿಂದ ಪೆಳಕೆಗಳನ್ನು ಕಿತ್ತೆಸೆಯುತ್ತಿದ್ದಾಗ 
(ಹಸ:ಹೊ. ೩೭6)- ಪೆಣಕಿ: ಗೋಡೆಯ ಮೇಲೆ ಸುಣ್ಣದ ಪೆಣಕಿಯು 
ಹಾರಿ ನಾಲ್ಕು ಕಲೆಗಳು ನಿಂತಿದ್ದರೆ ಚಿಂತಾಮಣಿಯು ತನ್ನ ನಿಸ್ತೀಜಮುಖದ 
ಪಡಿನೆಳಲನ್ನೇ ಅಲ್ಲಿ ಕಾಣುವನು (ಕನಕ. ೩೩)- ಪೆಣಕ್ಕೆ : ಕನ್ಲಿನ ಪೆಣಕೆ 
ಹಾರಿ ಶಾಸನದ ₹ಡೆಕಡೆಯ ಭಾಗವು ನಷ್ಟವಾಗಿದೆ ' (1446. ೬6). ಹೆಳಕೆ : 
ಬಿರುಕಿನ ಸಂದಿಯಲ್ಲಿ ಬೆರಳು ತೂರಿಸಿ ಹೆಳಕೆಯನ್ನೆಬ್ಬಿಸಿದರೆ . . * 
ಕಾಣಬಹುದು (ಜಸುಕೂ. ೪6). "ಹೊಳಕ್ಕೆ' ಪರಾ. ([*-ತಮಿ, ಪಿಳವೈ) 

ಪೆಳರ್‌ ' ಪೆಳಜ್ಮು' ನೋ. 

ಪೆಳರು, 'ಪೆಳಜಿ,' ನೋ. 

ಪೆಳರ್ಮು 'ಪೆಳಜ್ಯು' ನೋ. 

ಪೆಳರ್ಚಿಸು (ಕ್ರಿ). ಹೆದರಿಸು ; ಅಂಜಿಸು ; ಭಯಪಡಿಸು : ಪುರದ 
ಪೃಥಿವಿಪಾಲನಪೂರ್ವಾನ್ವಯದರಸುಗಳಂದಿನ ಚಕ್ರೆ*ಶ್ಚರರಂ ಪಿರಿದಪ್ಪವ 
ಗಡದಿಂದ ಪೆಳರ್ಚಿಸಿ ಬಲ್ಲಪ್ಪಂಗೊಂಡು ಇರಿಸಿದ ನವನಿಧಿಖಯೊ: ಎನಲ್‌ 
(ಇಯ:೪೨. ೦-೩೭). [ಪೆಳರ್ಚು 4 - ಇಸ್ಸು] 

ಪೆಳರ್ಚು (ಕ್ರಿ). ಹೆದರಿಸು ; ಅಂಜಿಸು ; ಭಯಪಡಿಸು : ಪೆಳರ್ಚಿಸು' 
ಪರಾ. [ಆ ಪೆಳಜ್ಮು + -ಚು] 

ಪೆಳರ್ವಡು (ಕ್ರಿ). ಭಯಪಡು : ಹೆದರು; ಅಂಜು: ವನಗಜವೊಕ್ಕ 
ಮಳ್ಮದವ ಕೋಟಬಕ್ಸಿಸಜಿಸೊಳ" ಕೆಸಅಎಟವಾಡಿ ಸೊಕ್ಕಿನ ಸೊವಡಿಂಗೆ 
ಮುತ್ತಿ ಮಜನದುಂಬಿಗಳಿಂಬಿಸೆ ರೋಮವಿಕ್ಕಿ ಬಿಕ್ಕನೆ ಬರಿವಂತೆ ಬಂದ 
ಬಲದೊಳ್ಳೆ ಳರ್ವಟ್ಟು[ಪಾಕಾಂ- ಬೆಳರ್ನಟ್ಟು. ಬೆಳರ್ವಟ್ಟು] ಮದಕ್ಕೆ ವಂದ 
ಕಂಪಿನ ಕಳಭಂಬೆೊಲಿರ್ದುದತಿದರ್ಪರಸಾರನೊಂದುಸೂಕರಂ (8ರ೯ನೇ. 
೩-೬೩). [ಪೆಳಅು* (ಎಪೆಳಲ್ಮು) + ಪಡು] 

ಪೆಳವ "ಪೆಟಿವ' ನೋ. 

ಪೆಳವಳಿಸು "ಪೆಳ್ತಳಿಸು' ನೋ. 

ಪೆಳವಿ 'ಪೆಬಿವಿ' ನೋ. 

ಪೆಳಣ್‌ 'ಪೆಳಜ್ಮು' ನೋ. 


ಪೆಳಜ್‌ಸು, ಪೆಣಲ್‌ಸು ಕ್ರಿ). ೧. ಹೆದರಿಸು ; ಭಯಪಡಿಸು ; 
' ಅಂಜಿಸು : ಜುಂಜೆಯ ದನಿ ದಿಕ್ತಾಲರನಂಜಿಸೆ ತಳ್ಳೊಗೆವ ಕೋಡ 
ಕಾಳಿಯ ದನಿ ದಿಕ್ಕುಂಜರಮಂ ಪೆಳಟಾಸೆ [ಶಾಕಾಂ. ಬೆದಆ”ಸೆ] ನಭವುಂ 


ಜೆವೊಡೆಯುಲಿಪು ಸುತ್ತಿ ಮುತ್ತಿತ್ತಾಗಳ್‌ (ಶುರಾಮಾ. 9-8೬) : ಪೊಡವಿ 
ಯೊಳಗಿರ್ದುರಗರಾಜನ ಹೆಡೆಹೆಡೆಯನಪ್ಪಳಿಸಿ ದಿಗಿಭವನೊಡನೆ ಪೆಳಜಾಸೆ 
* . * ಶೀವಿತ್ರದೆತ್ತಂ ಬಿಡದೆ ದಶರಥನೃಪನ ಧನುರ್ಗುಣಘೋಗಟಂಕಾರ 
(ಕುಮುರಾ. ೨-೩೦) ; ನೀನು ಪ್ರೀತಿಯಿಂ ಸಕಲದೆ:ವಾನ್ನಮಂ ಸಲಿಸೆ 
ನಿನ್ನಯ ನೆನಹಿನಿಂ ಜನಿಸಿದ ಭೂತಜೀವರ್ಗೆ ಸಂತೃಪ್ತಿಯಹುದೆಲೆ ವಂಹಾ 
ಪೂತ , . . ಪೆಳಜಂಸಬೇಡ ಸಲಿಸೆನಲು (ಶ್ರರುಫು- ೯-೩೫), ೨. (ಆಲಂ) 
ಓಡಿಸು ; ನಿವಾರಿಸು ; ತೊಲಗಿಸಂ : ನಾಶಮಾಡು : ಬೆಳಗಿ ದಿಗಂಬರ 
ಪ್ರತತಿಯಂ ಕುವಂತೋಗ್ರತವಮಃಃಪ್ರ ಕಾ ಸಮಂ ಪೆಳಜೀಸಿ. - . ನಿರ್ವುಳನ 
ಕಳಂಕ ಚಂದ್ರ ನೆಸೆದಂ ಧರೆಗಚ್ಚರಿ ಪೆರ್ಚೆ ತೇಜದಿಂ (ನಂತ್ರ: ೦-೨೦) ; 
ಮಂಳರಹಿತದರ್ಶನಮನಸ್ಮಳಿತ ಸ್ವರ್ಗಾಪವರ್ಗಸುಖಕರಮನದಂ ಪೆಳಆ್‌ಸು 
ವುದಾತ್ಮನೊಳ್ಗಂಗಳಿಸಿದನನಂತಾನುಬಂಧಿನಾಮಳಷಾಯಂ (ಕಾಂಶೀಕೃ. 
08-೬೨). ೩. ಕಳೆಗುಂದಿಸು ; ತೇಜೋಹೀನವನ್ನಾಗಿ ಮಾಡು: 


೫೮೪೧ 


೩5 


85 


30 


ಪೆ 


ಬಳಸಿ ಚಿಲಿಮಿಲಿಪ ವಿಹಗಂಗಳ ₹ಳಕಳದೊಡನೆ ತೊಡರ್ದು ಸರಸಿಣದಳಮಂ 
ಪಟಗೊಳಿಸಿ ಕುಮುದಮುಖಮಂ ಪೆಳಜಾಸಿ ಶೀಡಿತ್ತು ಸುಪ್ರಭಾತಸವಿಹರಂ 
(ಕಸವೂ: ೪-೭೦). ಪೆಣಟ್‌ಸು ; ೧. ರಥಪರಿವೃಢಮೆ:ಬ ಗಿರಿಯೇಜ? 
ಪೆಣಆ:ಸಿ ರಥರಾಕ್ಷಸನೊಸೆದೀಯೆ ಪೃಥುವೀರ್ಯನು ಮಲರಧ್ವಜಯುತ 
ಪುಪ್ಪರಥಮನಿರದೆ ಕೈಕೊಂಡು (ತೇಮಿಸಂ, ೦೯-೦೪) - [ಪೆಳಣ್ಮು + —ಇಸ್ಟೂ] 
ಪೆಳಲ್ಗು, ಪೆಡಜು, ಪೆಣಜು. ಪೆಳರ್‌, ಪೆಳರು, (ಕ್ರಿ).. ೧. ಹೆದರು ; 
ಭಯಪಡು ; ಅಂಜಂ : “ಪೆಳಜು.__ಭಯೇ"” (ಕಮರ) ; ಮದಕೋಕಿಲ 
ಕಲನಿನದೆಯ ವದನಸುಧಾಸೂತಿ ಬೆಳಗೆ ಪೆ4ಟಂದ ತಮವಿತಾ ಪುದಿದು 
ಪೆಜಗಿರ್ದುದೆನಿಪುವು ಮುದಗಜಗಮನೆಯ ವಿನೀಲಕೇಶಕಲಾಪು (60ಪು. 
೬೨6೨) ;: ಪೆಳಟದ ವಾಜಿರಾಜಪವನಂಜಯನಾ ತರುಮೂಲದೇರದಿಂ 
ತಳರ್ದು... ಮಣಿಶೃಂಖಲೆಯಂ ಪಿಡಿಯಲ್‌ (ಕುಸುಮಾ. ೦೪-೯೩) ; 
ಬಿಡು ಬಿಡು ಪಿಡಿಯದಿರೆಲೆಯೆಲೆ ಜಡಮತಿ ಸಾವಿಂಸೆ ಪೆಳರ್ದು ಪೊಕ್ಕುದು 
ಬಂದೀ ಗುಡಿಯ ಕುಜ*ಯಿದು (ಠಂ. ೦೬-೪): ಸ ಪೆಡಜು : ೧. 
ಧರೆ ಕಂಪಂಗೊಳ್ಳುಮಾಸಾಲಲಿ ಪೆಡಆುಗು? (ಎಕ. ೫11. 8೬0: ೦೦೪-೨೫; 
396). ಪಣಜಿ: ೨. (ಆಲಂ) ಸೀಳಿಹಾಕು; ಕೊಲ್ಲು (?) : 
ಇರುಳೆಂಬ ಕಂಭದಿಂ ಹಿಮಕರನಾದಂ ಕರಿಯ ತೆಆದಿ ತಳ್ತೊಗೆಯೆ ಸುಧಾ 
ಕಿಶಣಮದವುಣ್ಮೆ. ಪರಿದುದು ಎರಹಾಕುಳರೆಂಬ ಬೀರರಂ ಪೆಣಜುತ್ತುಂ 
(ಅಕಕ. ೬-೪). ಪೆಳರ್‌: ೧. ಲಲನೆಯರು ಮಾನಕಗಿದಾದಡುಂ 
ಶಿಕ್ಷಾದಿಗಳಿಗೆ ಪೆಳರ್ದಾದಡು: ಪರಪುಶುಷಸಂಪರ್ಕವಳಿವುದೆ ಕನಿಷ್ಠತರಮಾದ 
ಪಾತಿವ್ರತ್ಯವು (ವೂಣತ. 09-59). ಪೆಳರ್ಮು : ೧. ಪಾಮರಿಯ ಬಿರು 
ದನಿಗೆ ಕೈಪರೆಗೆ ಬಾಯ್ಬರೆಗೆ ಕಲ್ಲವಣೆಗೊಂದಿನಿತು ಪೆಳರಿ ಗಾಲಾಗುತಂಂ, 
ಭುರ್ರೆಂದು ಪೆರತೊಂದೆಡಿಗೆ ಪಾರಿ ಮಂಡಿಸುತೆ ತೊಡಗಿದಪವಿನ್ನೊರ್ಮೆ 
ನೆಲ್ಲೇವಿಗೆ (ಕತ್ರಾಂಗ. ೫4೩-098೨). 
[ದೇ.॥ ತವಿು, ಪಿಅಲುೂ್‌ : ತೆಲ್ಲು, ಪೆಲುಕಂಜು, ಪೆಲ್ಮುಟು] 


ಪೆಳಜ್ಮು. ಪೆಳರ್ಕು, ಪೆಳಲು” (ನಾ). ಭಯ ; ಅಂಜಿಕೆ; ಭೀತಿ; 
ಹೆದರಿಕೆ: “ ಅಗುರ್ವು, ಬಿಗುರ" . . . ಪೆಳಯಿು, ಮೆಲ್ಲಟ, ತಲ್ಲಬಿಂ, 
ಅದಿರು _. ಈ ೧೦ ಭಯಂ” (ಕಟಾ. 8೬-೨೨೩); ಇಳಿದಳಿಯನೇಳಿದಂ 


ಸೂಕುಳಿಯೋಕುಳಿ ಕಳು ಪೆಳಜು ಮಜುಕುಳಿಯಳಿಯಂ. , , ಇಟುಕುಳಿ 
ಯುವಾದಿಯಾಗಣಅ3 ಕುಳನಂ (ಕಠುರ. ೨೬) ; ಕೋಗಿಲೆವಆ? ಮಾಮಂದೊಳ 
ಕಾಗೆಯ ಕೊತ್ತಲಟನಯೊಳೆಟ್ಟು ಪೋಗಲುಮಿರಲುಂ ಕೂಗಲುಮೆಮೆದೆಅಕೆ 
ದಿಕ್ಕಲುಮೆ:ಗೆಯ್ಮಲುವತಾರ್ತುದಿಲ್ಲ ಬನದೊಳ್‌ ವೆಳಆ್‌ಂ (5ರ್ಕಾರು. 
8೬ ವಲ): ಖಿಳರ್ಮು : ಇಲ್ಲ ಕರು ದನವೇಬ ಹೋಹೋಯು್ತ 
ಯೆತ್ತೆಂಬ ಸೊಲ್ಲಿನಿಂ ಮನೆಮನೆಯ ವೆಳರು ಹಿರಿದಾಯತ್ತಿ 
(904ರ. ೭೯-೦೪೭); ಸುಯ್ವೊಡಲಿನಿಂ ಪೆಳರ ಮೆಟ್ಟಿ ಬಂದಂ ಕೊರಗ 
ಹುಯ್ಕಲಿಂ ಹಂದರಂ ಕಳವಳಿಸುತಿರಲು (1೫0. ೦೭೦-೩6೨). ಪೆಳೇರಿ್‌್‌ :: 
“ಪೆಳಐಬಿಲೆಂದೆಲ್ಲಿಯುು ಕವಿವರರಂಸಿರಲ್‌ ನಿಲ್ಲದೆ ಭಯನಾವು” (ಕಳ. ೦೦); 
ಮನದೊಳಗೆ ಧೃತಿಗೆಡದೆ ಅವನಿಪಂ ಕೇಳ್ದೊಡಂ ತನುವ ತತ್ತಅದೇಶಿ 
ಸುವಂ ಬಳಿಕಮೆಂಬ ವಪೆಳಜಣಮೆಯ್ದೆ ತಲೆದೋಜದೆ ನೆನಸುಮೆನಗಂ 
ಸಾವು ತಪ್ಪದು (ರಾಶ. ೦-೭-೨೨)- [ಆ ಪೆಳಜ್ಯು 

ಪೆಳೆಟಿಗೊಳ್‌ (ಕ್ರಿ). ಹೆದರಂ; ಅಂಜು; ಭಯಪಡು : 'ವೆಳಜು 
ಗೊಳಿಸಂ' ಪರಾ. [ಪೆಳಜ್ಮು * ಕೊಳ್‌) 

ಪೆಳಜುಗೊಳಿಸು (ಕ್ರಿ). ಭಯಗೊಳಿಸಂ ; ಅಂಜಿಸು ; ಹೆದರಿಸು: 
ಅತ್ತ ಮತ್ತೊರ್ಮೆ ಹಳಿಗೂಳಿಯಂ ಪೆಳೆಜುಗೊಳಿಸಿದಡೆ ಕೆಸಜಂಕಕಾಜರ 
ನಿಕ್ಕಿದೊಡೆ ಕಂಸನಾ ಜಾಳಾನೆಯಂ ಕೆಡಹಿದೊಡೆ ಮಹಾದ್ಭುತವಾಯ್ತೆ 
(ಗಾಳ್ಮೆಲಾ. ೨೬-೩೦). [ಪೆಳಜುಗೊಳ್‌ 4 - ಇಸ್ಕು] 

ಪೆಳಿ (ನಾ). (?) : ಮತ್ತಂ ವುಭಯ ನಾನಾದೇಸಿಗಳು ದೇ ೫೫ಕ್ಕೆ 


ಹೆಳ, 3.೮೪೨ 


ಯುೂರೊಳಗೆ ಹೊಕ್ಕ ವೆಳಿಯ ಬಿಟ್ಟಿ ಪಣ ೨ ಹೆಅವರ ವೆಂಯಲ್ಲಿ ಬಿಟ್ಟ! 
ಪಣ ೨ ಮೆತ್ಸಂ ಕಂದುರೆಗೆ ವೀಸವೊಂದಂ ಬಿಟ್ಟರ್‌ (ಇಇ. XV, ೧೩೫-೩೮: 


(>) 
ಪೆಳೆೆ (ನಾ). ಪೊದೆ : ಪೊದರು: ಮೆಳೆ : ಒಂದು ಕೈಯಲ್ಲಿ ಸೀರೆಯ ನಿರಿಗೆ 
ಗಳನ್ನು ಹಿಡಿದುಕೊಂಡು ಕಂಟಿ ಪೆಳೆಗಳ ಮಧ್ಯದಲ್ಲಿ ಓಡಲನುವಾದೆ 
ಇಂದು ಅಲ್ರಿ ಕೆಂಪು ಬಟ್ಟೆ ಬಿದ್ದುಕೊಂಡಿದ್ದುದರ ಬದಲು 
ಪ್ರ ಭೆಯಂತೆ ಲಕಲಕಿಸು ವಂಗಿಯ 'ತುದಿಯೊಂದು ಪೆಳೆಯಲ್ಲಿ 
ಜಂರೆಯಾದಂತೆ ಕಂಡಿತ (ತರಂ. "ಮೆಳೆ? ಪರಾ. (7) 
ಕೈ (2): ಕಣ್ಣಿ ನೊಳಗಣ ಕಸ ಕೈಯೊಳಗಣ 
ಯೊಳಗಣ ಬಗದಳ ಮನದ ಶುಕೆ ಹಜ್‌ದಲ್ಲದೆ 
ವುನತಿಗುಂ. ಕ. ೨8೪-44). 
?. / ತಮಿ. ಒಳವೈ) 
ಒಂದು ಊರಿನ ಹೆಸರು: 
ಬಿನವಾಂರನೊ 23 ೬ 


ದೋರಯ 


(305೨0. a0): 


PN ಓಲ 
ಸೂರ್ಯ ಮಿತಿ 


2) ಆ 


ಸಂ 
೪1. ಹುಡಿಸೊ. ೫೦ ೩; 997). 


ಎ 


ಗ 
Never NTT) 


ಇ 
8. 


MAO 
೨. ಪೆಳೆವಳಿಸಂ. 
PRE) 
[ 


ಚ ಪೆವ್ವಳಿ 
(ಕ್ರಿ). ೧. “ಚದರ 


ಯ ಈ 
ಪೊಸತ ತಲರ್ದೊಂದು ವರೆಯೆ 


ಹೆದರಂ ; 


ಬರಿಗೊಳ್ಳು 


ತದ 


ಡು? 
ಗತ ಮಂ ಹಾಸ 


~~ 
ವುಖಾಲ್ಚ ವನನೂೂಂದ. 


ವ 


ತಂ 
ಪೆಲ್ಹೆಳಿಸಿ ನೋಬುುದು೦ (ಕುಶರು. 8.೬೩) ; ಶುಲರೆ ಕಲಂಗಳ 
ಪೆಳ್ತಳಿಸುತ್ತುಂ ದೆಸೆಯಾನೆ ಬೆರ್ಚೆ 
ನಭೆ ರೀರವ 
ತುರಗಮುಖಿಯರ್ಕಳಿಂ 

(wos. ೧೦-೨೬ ರಗಳೆ): 
ರೆದನಂ ರಸಿಕರಾಕ್ಷ 


ಕುಲವ ಬೆರ್ಚೆ 


ರ ನ (ಶಂರಾವೂ. ೧೨ ೦6); 


ತುರೆಗಮ: 


82 
ಛಾ 


ಪ್ರಾಯದ 
ಆರ್‌ ಆಳೆ ತ 


»ರನಣಮೆ 
ಸುತ್ತೆತ್ತಲುಂ ನೋಡಿ 


ಎಸಿ 


ಸಂ (ಕಣವೂ. 294-95೭). 


= ೦ 


ಮೂತ್ರ ಭಿನ್ನ ಲಂಡಂ 


2 ಅ Ff 


PO) 


೧ 


ಗ 
ಸ್ನ 
ರ ್ಲ 
ಆ 
ನ 


a 


pS 


ವ ಟುಡೆ ಸೂಕ್ತಿ ಸು. 


Re 
ಜ್‌ 


ವಂ ಗ ೫ | 


` ಸ.ಲಭೂ:ದ್ವೇಗಗಳ 
ಇಗಿ ಪೆಪ್ಪಳಿಓ 
ತೂಂತುವೋಗಿರುವ ಈ 
ಕರೆಣಧಾರನಾಗಿರುದೆ! (ರಲ್ಲಲ. 2೧೫: 
ಪ್ಹಳಿಸದ ನೆಲೆ ತೊಲಗದ: ಪೆಳಜದ 
ತಮಗಮರೆ ಮಡಿಪಿದರ" (ಶಂಕಿತ. ೭. ೮೧). 
೧. ಮತ್ತದೊರ್ಮೆ ಚಿ ರಭರದೊ ಭರ ನಸು 
ಮುಚ್ಚಿ ದ ವಿಳೋಚನೆದಿನಟ್‌ದು ಪೆರ್ಮೊಲೆಯ ಕೆಲದೊಳ್‌ ಪಗಿವ ಕಣಯ 


PRPS) 
(6 


ಸಪುಕ್ಲಿ ಪೆವ್ವ (ಕಳಾ. ರ್ವ]ಳಿಸಿ ಬಜ್‌ದೆ ಕಂಪಿಸುವಳ್‌ (ವರೇಷ್ಛ. ೪ ೩6 ವ). 


ಕಿರ:ದೆರೆ 
ವೀಳನ 

ನೌಕಿಗೆ 
ದ ತಣು 
ರವೆ 


wu 


4) 


ಬ da ದ 


ST ಯ 


[ly ವಂಚನ 
ಮ 


28 


PR 
ಖಾ 
EN vy 


ಹೋಕಣ್ಣು ಇವ 


ಹೆಳವಳಿಸು : ೧. ಭಯಂಗೊಳ್ತ ಬೆಳ್ಳರುಮಂ ಉಬ್ಬರಿಸುವ ಕುರುಡರುಮಂ 
ಪೆಳವಳಿಸುವ ಕಿವುತರುಮಂ ಕ೦ಡು (ಲರ. ೫-೧೧೪ ವ): ಪೆಳೆ ಶೈ ಳಿಪು ; 
೧. ಕನಸಿನೊಳ” ರಧೂಂಗಧೆರೆ ಯ ಕ್ಷರ ಪಮಂ ಕಂಡು ನೆನಸೆ ತಂತವನ್ನಿ 
ನೆಲೆಗಳೊಳ್‌" ಪುರಸ್ಕ೦; ಜಕೋ ಹಳ್ಳ ಳಿಸೆಯುಲ (ಂಕಿಪು. ೧೦-೦೨೨ ರ)- 
ಹೆಪ್ಪಳಿಸು: ೧. ಕಳವಳಿಪ ಹೆಪ್ಚಳಿಪ ಶೋಕಿಪ . . . ಬಳಲ್ವ ಹಾಹಾಕ್ರಂದ 
ನಂಗೆಯ್ದಳಲ್ವ ಜೀವಿಗಳೆಲ್ಲ ದುಃಖಂ ಕಳಲ್ವವಮೋಲೀಕ್ಷಿಸಲಿಕೆಯ್ದಂದಾ ಮಹಾ 
ಕರುಣಿ (ಸಾನಂಶ, 6.0೬) : ಹರನಿಂತು ಮೂಗುವಟ್ಟಿರೆ ಕೆಡೆದು ದಡದಡಿಸಿ 


ಕೆರಳಿ ಕೂರಂಲು ಮುುಮೊಸೆದೆ ೀೋರ್ಪ ಮುಹದ್ರಲ್ಲೆಯಿರವಿನಂತಿರಲು 
ಹವ್ವನೆ ಹಾಜ” ಹೆಪ್ಪೆಳಿಸಿ (ಸಸುರಜಿ ೦೪ ೩೦). ಹ. ಹೆದರಿಕೆಯನ್ನುಂಟು 


ಮಾಡು; ಹೆದರಿಸ: : 
ಗೂಡಿ ೦ಾಯಿಗೆ 


ತಪ | ದಹುದು ಕೌಶಿಕನ ಕೋಟಲೆ ಈಗ ವರುಪ್ಪು ರಿ 
| ತು ಶಿಎಶಿವ ಎಂದು ಬೆಜಗಾಗಿ ಒಪ ಗುಂದಿದ 


pe 
ಯ 


ಮನದೊಳಗೆ (ಸಂ: ೧-೩೬). ೪. ಹಿಂದುಮುಂದು ನೋಡು; 
ಸಂಕೋಚೆಪಡು: ಆರ್ಶಿತಪ್ರಸಾದ ಎಲ್ಲದಿಹನ್ನವ ಹೆಪ್ಪಳಿಸದೆ ಬಲು 
ಮನದಿಂದ. ಎಂದ ಸತ್ತ್ವ ಹೆಣನ ವ. 


ಶಲವಂಂ ಕಿಲ್ಪಿಷದುಂ ವಿತ್ಮಂ ಸಲೆ ಸವಿನವ 


ಐಂತಕಮಂ (೩ಕ್ತಾರೋ, 68: ೩36); ಅರ್ಪಿಸಿದ ಪದಾರ್ಥಮುಮನೆೊಪ್ಪು 
ಗೊಂಬ ಪ್ರಸಾದಿ ಅರ್ಪಿಸದ ದ್ರವ್ಮಕ್ಕೆ ಹೆಪ್ಪಳಿಸುವ ಪ್ರಸಾದಿ ತನು 
ಸೋಂಕಿತಂ ಲಿಂಗಕೇನ ಬಲ್ಲ ಪ್ರಸಾದಿ ಮುರಮುಟ್ಟಿತಂ ಲಿಂಗಕೇನ ಬಬ್ಬ 
ಪ್ರಸಾದಿ (ಣೋ. ೧೦೬ ೧೯6). " ಬೆಳ್ಸಳಿಸು' ಪರಾ. 
[ಪೆಳ್ತಳ ; - ಇದ್ಯ) 

ಹೆಳ್ವಳಿಸು 'ಪೆಲ್ಬಳಿಸು' ನೆ 

ಪೆಳ್ಳೆಗಿಸು (ಕ್ರಿ). ಹೊರಕ್ಕೆ ಎಳೆ: ಈ ಬೆಟ್ಟವನ್ನು ಬೆ.ರೊ ಮಟ್ಟ ಕಿಶ್ನು 
ಪೆಳ್ಳಗಿಸಿ ಎತ್ತಿ ನನ್ನ ತಲೆಯ ಮೆ:ಲಿಟ್ಟರೆ ನಾನು ಹೊರುವುದಕ್ಕೆ ಸಿದ್ಧ 
(ಕಥಾವುಂ. 7%. &)- (೧ 4 -- ಇಸ್ಕು./ತೆಲು. ವೆಲ್ಲಗಿಂಚ:] 


ಪೆಳ್ಮನೆ (ಆ). ಒಂದು ಅನುಕರಣಾವ್ಯ ಯೆ: ಈ ರೂಮೆಬುದು 


ಜನಾರಾಧ್ಮಂ ಚಕ್ರಿ ಜನನಿಷೇವಿತಮಿದಬಿಸೊಳ್‌ ಸಾರದಳಿಪೆಂದು ಪೆಳ್ಳನೆ 
ಬಿಂರಿಸಿದುವು ಬಡದೆ ಜಡಿದು ವನದೆ, ವತೆಗಳ" (ಅಪು. 6-೯4). 
(1 ಅಕ್ಕ] 
ಪೆಟ್ಗ. ಹೆರ, (ಸಪೂರೂ;. -ಪೆಜಿತು' ಎಂಬ ನಾವ:ಪದಕ್ಕೆ ಸಮಾಸ 
ಗಳಲ್ಲಿ ಬರುವ ಆದೇಶರೂಪ : ' ಪೆಜವರಿಜು', ಪೆಳಿವುಟ್ಗ್‌' 
ಪರಾ. ಪೆರ, : ` ಪೆರತಿ' ಪರಾ. [ಇ ವೆಅತು) 
ಪೆಟ. ಪೆರ್ಮ ಹೆರ - ಹೆಜಿ (ಸಪೂರ). `ಬೆಜಗು' ಎಂಬ ನಾವಂಪದಕ್ಕೆ 
ಸಮಾಸ ಗಳಲ್ಲಿ 'ಬರು ವ ಆದೇಶರೂಪ : 'ಪೆಡ', " ಪೆಜಪಿಂಗು ಸ 
`ಪೆಜಿಸುರ್‌ ' ಪರಾ. ಹೆರ್ಕ ಪಗೆಣಿಗೆ' ಪರಾ. ಹೆರ್ಮ 
- ಹೆರದೆಗೆ '. * ಹೆ೧ಹಿಂಗು ' ನರಾ. ಹೆಣ  ಹೆಜಿಹಿಂಗು ', * ಹೆಜಿ 
ಸಾರ್‌ ` ಪರಾ. [ಆ ನಜ] 
ಪೆಟ್ಕ (ನಾ). (?): ಬಾಡದ ಸ್ವಯಂಭುದೇವರ್ಗ್ಗೆ ಊರ ತೋಟದೆ ೫ ೬ x 
ಕೂಯ್ವಲಿ ವರ್ಷಂಪ್ರತಿ ಆಯ್ದು ಪೇಃ se ಬಿಟ್ಟರು 
(ಎಳ, Xe ವಣ, 00-48; 1000). [7] 
ಪೆಆಉಲ* « ಪೆಅವುಬಕ್ಕಿ' ನೋ. 
ಪೆಜಂಟಿ (ನಾ). (ನೇಗಿಲ) ಗುಳ: ನಂಲಗೆವಂಡಿ ಕಾಲ ಮಣ್‌ 
ಕೈಗೊಡೆ ತೀವಿದ ಪಳ್ಳಿ ಪೆರ್ಜೆಣಂ ಶಾಲಿ ಪೆಜಂಟೆ(ಕಾಣಂ. ಜಿ) ತಳ್ತೆಜನು 
ನಂಬಿವಜಹೊಂದು ಕಥಾವಿನೋದದಿಂ ಲೇಲೆಯನಾಂತು ರಾಜಸುತನುಂ 
ST ಪತ್ರಂ ದೊಳೆ ವ್ಯರ್ಥಖೇದನಸಮನ್ವಿತರೆಯ್ತರ- 
ಕಿರ್ದರಾವಗಂ (ಪ್ರಗ್ಣಾಸ್ತೆ. ೩ ೧೩): 
ಪೆಃಕೆಣ್ಣೆ ಅವು (ನಾ). ಹಿಂದಿನ ಜನ್ಮದ ಅರಿವು; ವಿದಲಿತ ಪುಷ್ಪಸೌರಭ 
ಗಚ್ಚುತಕಲ್ತದ ಶುಕ್ಞಲೇಶ್ಯ ಲೆಪದ ೭ರು ವಬ್ರದಂಡದ ಬಲಂ 


ಪೆಜಕಾಲ್‌ ೫೮೪೩ 


ಪೊಳೆಪುನ್ನ ತ ತಿಗ್ನರೋಚಿ ಬಣ್ಣದ ರುಚಿ ವಿಂಂಚು ಮಿಂಚು ಪೆಜಕಣ್ಣೆಜ 
ವಾಗಿರೆ . . . ಮೆಜ್‌್‌ವಂ ಕುಮಾರಂ (ಅನಂಭ್ರಿ. ೬-೦೪). 
[ಪೆಲ್ಠ (ಆ ಪೆಜಗು) * ಕಣ್ಣೆಅವು) 

ಪೆಟಕಾಲ್‌ ` ಪೆಜಗಾಲ್‌ ' ನೋ. 

ಪೆಅಕಾಲ್ಲೊಳಿಸು (ಕಿ). ಹಿಂಗುರನ ಮೇಲೆ ನಿಲ್ಲಿಸು: ಸುಳಿಸುಳಿದಶ್ವ 
ವತಿನೇಟುತೆ ಪೊಳೆಯಿಸಿ ಎಿಂಗೆ ದಂಡೆಗುಡುತಿದಿರ್ಚುತೆ ಪೆಜಕುಲ್ಮೊಳಿಸಿ 
ವೆಡಂಮೆಟ್ಟುತ್ತವ್ವಳಸುತ್ತೆ  ಪಳಂಚೆದರ್ತುರಂಗಿಗಳದಆೊಳ್‌ (ರಾಜರ. 
೧೩-೪೩). [ಪೆಜಕಾಲ್‌ (ಎ ಪೆಜಿಗಾಲ") 4 ಕೊಳ್‌, 4 ಇ ಇಸ್ಕೂ] 

ಪೆಅಗಣ್‌ 'ಪೆಅಗು' ಪರಾ. 

ಪೆಅಗಣ :ಪೆಜಿಗು' ಪರಾ. 

ಪೆಆಗನೆ (ಅ). ಹಿಂದೆಯೇ; ಹಿಂಬದಿಯಲ್ಲೇ : ಎನ್ನಯ ಸಖನನೆತ್ತ 
ವೊಯ್ದ ಪೆ ಮಾಣಸದೆನುತಂ ಕೋಪದಿನಾ ಪುರುಷನ ಪೆಅಗನೆ ತಾನುಮಂತ 
ರಿಕ್ಷಕ್ಕೊಗೆದಂ (೫ ಎ9ಶೂ. ೪93) : ಪೊಜಮಟ್ಟು ವಿಲಾಟಂ ಪೆರ್ದುಣುವಿನ 
ಪೆಜಗನೆ ಚಕುರ್ಬಳ್ಳೂೊ:ವೆ:ತಂ ತಾಂ ತಜಸಂದು ಪೋಪ ಪದದೊಳ 
(6ಜಿ. ೦೦-೦೩೬). 

ಪೆಆಪೆಜಗನೆ (ದ್ವಿರುಕ್ತಿ) : ಬಟ್‌ಯನೆ ಮಕ್ಕಳ್‌ ಭೋರ್ಗರೆದಟುತಂ 

ವಪೆಅವೆಆಗನುತೆ ಪರಿಆರೆ (ಶಂಠರಾ. ೨-೨೪). (ಪೆಆಗು 4 - ಅನೆ] 

ಪೆಜಗಾಲ್‌, ವೆಜಕಾಲ್‌ (ನಾ). ಹಿಂದಿನ ಕಾಲು; ಹಿಂಗಾಲು; 
ಪೆಅಗಾಲೆಡೆಯಿಂ ನುಸುಳ್ತೋಡಿ ಕಾಡಿ ಸಂಗಳಿಸಿತದೊಂದು ಪಲ್ಲವುಲ 
ತುಯ್ವಿಡಿಗುತುವುನಂತಸೌಖ್ಯಮಂ (ಶಂದ್ರಫು. 3-೬8). ಪೆಅಕಾಲ್‌ : 
ಕಡವೆ ತುಟದು ಕದಡಿದೆಡೆಯೊಳೆಲೆ ಕಬಲ್ಲು ಕಡೆದ ತೋರಗೊಂಬಂಗಳಂ 
ವೆರ್ವುವೆಂದಂ ಪೊರ್ದಲಂಜಿ ಗೆಂಟಜಕೊಳ್‌ ತೂಗಿ ನೋಡಿ ಪೆಜಕಾಲೊ 
ಳೋಡುವ ಕೆಅುನರಿಗಳುವುಂ (ಕಬ್ಮಿಳಾ. POR 

[ಪೆಜ್ಕ (ಎ ಪೆಅಗು) + ಕಾಲ್‌,] 

ಪೆಜಗಿಕ್ಕು. ಪೆರಗಿಕ್ಕು (ಕ್ರಿ). ೧. ಹಿಂದೆ ಉಳಿಯುವಂತೆ ಮಾಡು : 
ಹಿಂದೆ ಇರಿಸು: ಹಿಂದಕ್ಕೆ ಹಾಕು: ತಮಿಸ್ರಗುಹೆಯೊಳಗನೆ ಕಾಕಿಣೇ 
ರತ್ನದೊಳ" ಬರೆದ ಚಂದ್ರಾದಿತ್ಮರ ಬೆಳಗುಗಳೊಳ” ನಿಜವಿಜಯಕಟಕಂ 
ನಡೆಯೆ ವಿಜಯಾರ್ಧಾಚಲವಂಂ ಪಜಿಗಿಕ್ಕಿ ಬರಖಂಡಂಗಳಂ ಸೇನಾನಾಯಕನೆ 
ಬಾಯ್ಕೇಳಸಿ ಬರೆ (ಆಂಫ. ೦9-೫೭ ಈ) ; ನಿಜಚೇಟಿಯರಂ ವೆಅಗಿಕ್ಕಿ ಬೇಗದಿಂ 
ನಡೆದು ಪೆಜ೪' ಜನಾರ್ದನನ ರೂಸವಿಲಾಸಮನೆೊಲ್ಲು ನೋಡಿದಳ' 
(818. 0೩-68), ವ. ಹಿಮ್ಮೆಟ್ಟುವಂತೆ ಮಾಡು: ಹಿಮ್ಮೆಟ್ಟಿಸು : 
ಮುನಿದ ಜವನುತೆಟ್ತಿಂದಾ ಭೀಷ್ಮನಂ ಪೆಜಗಿಕ್ಕಿದಂ (ಕೇಟಿ, ೦೨-೦೪)- 
೩. ಹಿಂದಿಟ್ಟುಕೊಳ್ಳು . ಕಾಪಾಡು : ರಕ್ಷಿಸು: ವಿಜಯಾದಿತ್ಮಂಗೆ 
ಗೋವಿಂದರಾಜಂ ಮುಳಿಯೆ ತಳರದೆ ಪೆಜಿಗಿಕ್ಕಿ ಕಾದ ಶರಣಾಗತಬಳ 
ನಿಧಿಯ ಪೆಂಪ್ರಮಂ (ರಂಶಠಿ. €-೩೨ ನ); ಮುಡಿಪೊಆ್‌ಯ ವಿಷಯದೆ 
ಮಜ3ಗೆನಂದಂಧತ ವಸವ ಪೆಜಗಿಕ್ಕಿ ತನ್ನೊಳ" ಮಲೆವ ಲಲನೆಯರ 
ವದನವಿಧುಬಿಂಬದೆ೧ಳ ಕಪೋಳಸಂಭೃತಪ ತಿಕೃತಿಟ್ಸ ೈದ್ಧದಿಂ ಪೊಕ್ಕು 
ಪೋರ್ಕುಳಿಯಿಕ್ಕಿಯುನಂ೦ (ಕರ್ರಪು- ೬-1೩ ಎ). ೪. ಬಿಡು; ತ್ಯಜಿಸು: 
ಬಾಲಿಕೆ ಮಗೆ ತಕ್ಕುದಜಯೆಳ್‌" ಪಲರಂ ವೆಜಗಿಕ್ಕಿ ಸೂಡಿದಳ" 
ಮಾಲೆಯಂ (ಕುಳಾಮಾ- ೩-೪೭) ; ಪ್ರಿಯೆ ತನಗೆಂಬಿದಂ ಬಗೆಯದೆನ್ನನವಂ 
ಪೆಜಗಿಕ್ಕಿ ಪೋಗಿ ಸಂದೆಯೊಳನುರಕ್ತನಾಗಿ ನೆರೆದಿರ್ದವಂ (ನು ಪು. ೩-೦೪): 
೫. ಮಾರು: ಆತಿಕ್ರಮಿಸು : ಉಲ್ಲಂಘನೆ ಮಾಡು: ಅಜನ ಮಗಂ 
ಪ್ರುರ್ಥಿಸೆ ಬಾಂದೊಲ್‌ಯ ಮಗಂ ವಾಡೆ ಸಂಧಿಖಾವಪುದೆನುತುಂ 
ಮಜುಗದಿ[ರಣ್ಣಾನ] ಮಾತಂ ವೆಅಗಿಕ್ಕುವೆಂ (ಗರಾಯು. ೦-೬೨). ೬. ಉದಾ 
ಸೀನ ಮಾಡು ; ಉಪೇಕ್ಷಿಸು: ಈ ನುಡಿಯನೀ ಪದದೊಳ” ಪೆಜಗಿಕ್ಕೆ 
ಎಂರದಂ ಮನದೊಳೆ ಪೆಳಸುಗುಂ ಸುರಪನ:ಂ ನಗುಗುಂ . . . 


PSSA SSG 


26. 


30 


460 


46 


ಫೆಜಗು 


ಎಂತು ವೇ ್ಗಸುವುದೀ ಮಖಮಂ [ಸರಹೀರುಹೋದರಾ (ಬಕರ. «-:%)- 
ಪೆರಗಿಕ್ಕು : ೨. ವಿಕ್ರಮನು - . - ಪರಾಕ್ರದುದಿಂದ ವರಸ್ಕೆನ್ಯ 
ಪೆರಗಿಕ್ಕಿ ಎಡೆಗೊಡದಟ್ಟಿ ಕೊಂದನು (ರರ. ೬೦). [ಖೆಜನೆ 4 ಇಕ್ಕು! 


pe 


ಪೆಜಗಿಡು (ಕ್ರಿ). ೧. ಹಿಂದಕ್ಕೆ ಇಡು : ಚಲಕೆ ಬಿಡದಿಜುದು ನೆಲಂ ಬಿಡದಣ್ಣಿ 


ತಮ್ಮ ಮುಂದಿರ್ವಡಿಯೊಂ ಪೆಣಗಡದೆ ಸತ್ತರಿಲ್ಲಿ ಭಟರ್ಕಳ(ಗಂುಯುು ೪-೨೪). 
೨. ಹಿಮ್ಮೆಟ್ಟು ; ಹಿಂದೆ ಸರಿ; ಕೆದಜ್‌ ಚತ:ರ್ಬಲಂ ಬೆದಜಕಿ ತಳ್ಲೆ 
೨2 ೨೨೨೮ ವಕ a ಇದೆ ಇ ಬ ಡೆ 
ದಬಂ ಕೆಡೆದಲ್ಲ ತಲಿ ಮಾಣದೆ ಪೆಜಗಿಟ್ಟು ಬಾಯ್ವಿಡೆ ಘಟಾಳಿ . 
ಕನೆಲ್ಲೊನಲ್ಲೂ ಮಾಣದೆ ಪೆಣೆದಂ ಹರಂ ದಿಗಿಭದೊಳ' ದಿಗಿಭಂ ಪೆಣೆವಂತೆ 
ಪಾರ್ಥನೊ (ಶಶ, 6-30). ೩. ವಿನಾರ:; ಅತಿಕ್ರವಿಂಸಂ : 
ಸೋಲಿಸು : ಪೂರಿತರಣಶಂಖಗಭೀರಾರಾವಂ ದೆಸೆಯೆ ಕೋಣ 
ಕುಸುಕುಆ ಗಜಘ:ಟಾರವಮನುಜದೆ ಪೆಜಗಿಡೆ ಭೈರವಮೆಸೆದತ 
ಬಲಜಲನಿಧಿಯೊಳ್‌ (8ಾಂತಿಫ್ರ 8-೯೭). [ಪೆಅಗೆ . ಇಡು] 


[hed 
12 
ಆ! 
u 


ಪೆಚಿಗು, ಪೆರಗಂ, ಹೆಅಗು (ನಾ). ೧. ಹಿಂಬದಿ: ಹಿಂಭಾಗ: 


ಹಿಂದಂಗಡೆ ; “ಪೆಡಮೆಟ್ಟು, ಪೆಅಗು. ಪೆಜತು, ಪಿಂತಿಲ್‌_ಈ ೪ ಒಂಗದೆಗೆ 
ಪೆಸರ್‌” (ಕಕಸಾ. ೬3-೪೩3) ; ಪೆಲಗಸಿದುಗಿ ಮುಂತಗಲಿತಪ್ಪುದಜಂಂದೆ. . - 
ಪೋಲ್ತುದು ಮಹಾನದಿ ರುಂದ್ರಫಣೀಂದ್ರರಾಜನೆಂ (ಕಾತಠ್ಮಸ9. ೭೪೭ ಕೊಪ್ಪಳ): 
ಬುದ್ಧಿವಂತರ್ಗೆ ಕೇಡಿಲ್ಲೆಂದು ನಿಶ್ಚೈಸಿಕೊಂಡು ದಿನಾಂತಂಬರೆಗಂ ತಡೆದು 
ಬಬಿಕ್ಕೆಲ್ಲಿಯುಂ ನಿಲ್ಲದೆ ಪೆಆಗಂ ನೋಡುತ್ತೂಂ ಭಯಾತುರನಂತೆ ಬಂದುಂ 
(ಶುಶತಂ. 66-೧) ; ಭಯದಿಂದೋಡುತ್ತಿರೆ _ಕಾಡೊಳೊಂದುಮುರದ 
ಕೊಂಕುಗೊಂಬಾತನ ತುಆುಂಬಂ ಪಿಡಿದು ತಡೆಯೆ ಪೆಜಗಂ ನೋಡ 
ಲಣ್ಮದೆ (ರರ್ತಾತ್ಶು. ೨-೩೭). ೨. ಹಿಂದೆ ನಡೆದುದು,-ಆದ:ದಂ ; 
ಪೂರ್ವ ಸಂಗತಿ: ಪೊದುದಿು ಪೋಗಲಿ ವೆಲಗನೆಗೆಸಲಾಗದು 
(6ನ್ನು. ೨-60; ಐಏತಶ್ವಣಿನಿತ್ತಲೆಟ್ತರವೆನಲ್ಕದು. ಮರ್ಜನನಾ 
ವಣಿಕ್ಷಮೂಹೋತ್ತಮಂ . . . ಪೆಜಗಂ ನೆಆ್‌ ಬಿನ್ನವಿಸಲೈ ವಿಷ್ಣು 
ವೆ:ಚ್ವಿತ್ತನನರ್ಫ,ವಸ್ತುಗಳನಾ ಪರದಂಗೆ ಪಸಾಯದಾನಮಂ 
(ಕಾರೇ, 0೪೫), ಪೆರಗು: ೧. “ವೆಡೆಮಿನಲ ಪೆರಗೆ 
ನಲ್ಯಭಿಧಾನಮಕ್ಕು ಬೆಂಗಡೆಗೆ” (655 (೪): ಹೆಜಿಗು. 

ಪೆಅಗಂ ತಗುಳ್‌ - ಬೆನ್ನಟನ್ಬಿ : ಬಲದೇವನನುಮತದೊಳ್‌ ಪೆಜಗೆಂ 
ಶಗುಳ್ವೆ ಯಾದವಬಲಮುಂಟಪ್ಪೊಡದನಂಬುಗುಣಿನಲ* ನೀನೆ ಸಾಲ್ವೆಯ್‌ 
(ಕಂಶರಾ. ೫-೨೦ ವ). ಪೆಲಗಣ್‌ ಎ೧. ಬದಿ; ಹಿಂದಂಗಡೆ ; 
ಹಿಂಭಾಗ : ಅವರ್ಗಳನಿಬರುಂ ಪೆಅಗಣ್ಣರುಳ್ಳು ಬಿಚಿಕ್ಡೊಡಿದು ಮಹಾ 
ಚೋದ್ಮಂ ಸಾರೆ ಪೋಗಿ ನೋಟ್ರಮೆಂದು ಪೋಪರ” (ಠತ್ಮಾರಾ. ೪-೭): 
ಕನ್ನಡಿಯಂ ನೋಡುವವಂ ತನ್ನಯ ವಪೆಲಗಣ್ಣೆ ಕಾಣಲಾರ್ಪನೆ ರೂಪಂ 
(ರನ ಮೃ, ೦-೦6೨). ವಿ. ಹೊರಗಡೆ ; ಹೊರಭಾಗ: ಒಳಗಣ 
ಕಿವುಡಿಯರ್‌ ಪಿಡಿದುಕೊಂಡಎಳು ಪೆಜಗಣ್ಣೆ ನೂಂಕಿದರ್‌ (?) (ರರ್ಮನ್ಮ. 
೨-೩೨) ಖೆಜಗಣ ೧. ಹಿಂದುಗಡೆಯ ; ಹಿಂದಿನ: ಆತಿಶೊ:ಕಾಕ್ರುಂತೆ 
ಮತಿಯಂ ಶ್ರೀಮಠಿಯ ನೊರ್ವಳನೆ ಕನ್ನೆವಹಾಡದ ಪೆಜಗಾ ವಂದವವನ 
ಯ್ದ (602. ೩-೨೯ ಐ); ಪುರೋಚನನುಂ ಪೆಆಗ ಕಾವಂ ಕಷ್ಸಾಏನಲೆ 
ಕಾದಿರ್ಪನ್ನೆಗಂ (ಶ:2ಠಾ: ೩-೪ ಠ) ; ಪೆಆಗಣ ಮುಂತಣ.ವಿತುಗಳ ತೇಗೆಯಂ 
ನಿಶ್ಚಯಿಸಿ ಮಧುಕರಂ ಮಧುಕರಮ: ತೆಜಲಾಟದೆ ಮಳ್ಗಿಗೆಯೊಳ್‌ 
ಸೇಳಿಕಿಗೆಯ್ದಂತಿರ್ದುದೊಂದು ಪರಿಮಳಫಲಮಂ (ಅಂತು. ೬-೦೪). ೨. ಹಿಂದೆ 
ನಡೆದ ; ಘಟಿಸಿದ : ನಿಮ್ಮಡಿಯ ಪ್ರಸಾದದಿಂದೆನಗೆ ಮಹೂವಾತಕಂ ಹಿಂಗಿ 
ಪೋದುದೆಂದು ಪೆಜಗಣ ವಾರ್ತೆಯಿಲ್ಲಮಂ ವೇಲ್ಮು ದೀಕ್ಷೆಯಂ 
ಪ್ರಸಾದಂಗೆಯ್ಕಿ ಮೆಂದೊಡೆ (6ರ್ಶಾಕ್ಕು. ೨-೨೦೦). ೩. ಬಹಿರಂಗದ ; 
ಹೆ.ರಗಿನ ; ಬಾಹ್ಯ : ಉಪವಾಸಕ್ಕಲಸಿ ಕರಂ ತಪಮಂ ಬಿಸುಡಲ್ಮೆ 
ಬಾರದವನೀತಳದೊಳ್‌ ವಿಪರೀತವತಾಗೆ ಪೆಜಗಣ ತವದಿಂದಲ್ಲದೆ ಪೊಗಬಕ್ಕಿ 


ಪೆಜಗುಗುಡು 


ಯಾಗದು ಬೇಗಂ (ರರ್ಮಾತ್ಮು. ೬-90). ಪೆಆಗನೇಲಸು ಇ ಹಿಂಭಾಗಕ್ಕೆ 
ಹತ್ತಿಸು: ತನ್ನ ಮುಂದೆ ಸುರ್ದಿರ್ದ ವಾರುವಂಗಳ್ಳಳ್ಳಿ ಬೆಗಡುಗೊಂಡ ಪಿಡಿ 
ಯನೆ ಕೇಯೂರಳನುನು: ಪತ್ರಲೇಖೆಯುಂ ಪೆಜಗನೇಆ:ಸಿ ನಿಜಭವನಕ್ಕೆ 
ಬಂದು (ಕಾರಂಉ. ೩೬೦). ಪೆಜಗಾಗಿಸು ಇ ಒಂದೆ ಬೀಳಿಸಂ ; ದೂರ 
ವಾಗಂವಂತೆ ಮಾಡು : ಅದು ಸನ್ಮಾರ್ಗವಿಶುದ್ಧಿಯಂ ಕೆಡಿಸಿತಾ ಶಾಂತ 
ಸ್ಫುಟಸ್ವಚ್ಛಭಾವದ ಪೆಂಪಂ ಪೆಇಗಾಗಿಸಿತ್ತು ಭತ ಜಡಧಿಗಳ್ಳೆಂತಸ್ಥ 
ಮಾಗಿರ್ದುದೆಂಬಿದು.  ಯುಕ್ತೊ ಕ್ತಿ ಕುಮಾರ್ಗನಿರ್ಗತರಜೋಜನಳಕ್ಕಿ 
ದಾಶ್ಚರ್ಯಮೇಂ (ಶ್ರತ್ವಫು- 6 4). ಪೆಜಗಾಗು ೧. ಹಿಂದೆ ಬೀಳು. - 
ಉಳಿ: ವಪೆಯ ಏಲಾಂಸಮದಿ.ಗಳ" ಪೆಜಿಗಾಯ್ತೆನೆ ರೂಪವತಿಯ 
ಪೆಜಿನೊಸಲೆಸೆಗುಂ (ಮುಂ ಥ್ರ 8.63). ೨. ಹೆೊರತಾಗು : ಇಲ್ಲಿಗೆನ್ನೊ 
ಜನಕಂಗಮುಜಾೌಪುವೊಡೆ. ಮದೀಯಹೃದಯದ್ವಿತೀಯ ನಪ್ಪ 
ವೈಶಂಪಾಯನಂ ಪೆಜಗಾಗಿ ಪೆಜನಾವನಜ್‌ದಪ್ಪಂ 
೩. ಬಿಡುಗಡೆಯನ್ನು ಹೊಂದು. -ಪಡೆ: 
ಆಾದಂತು ಕಣ್ಣಟ್ಟಿಂ ಪೆಜಗಪ್ಪುದು೦ (ಉಾವಸಿಕ್ಕ. ೧೧೦: ೩). ಪೆಜಗು ಮಾಡು 
ಹಿಂದೆ ಊಳಿಯುವಂತೆ ಮಾಡು; ಹಿಂದಕ್ಕೆ ಬೀಳಿಸಂ: 
ಪಜಿಗುಮಾಡಿ ಜಯಾವಹದು:ಬಿನಂ ಬೀಸೆ ಬೆಂಬಟ್‌ಯನೊಯ್ಯುನೆ ಗಾಳಿ 
»*ನೂಟನೂರ್ಭಾಸಿರಂಗಳವೊಲಾಯ್ತು ರಥಂ ಕಡುದೇಗದಿಂ (ಕಾವ್ಯವ, ೨೭). 
(ದೇ.॥ ತಮಿ. ಪಿಆಕು. ಪಿಜಕ್ಕು. ಪಿಜಿ: ಮಲ. ಪಿಜಕು) 
ಪೆಜಗುಗುಡು (ಕ್ರಿ). ಬೆನ್ನನ್ನು ತೋರಿಸು; ವಿಮುಖ £ಗಂ: ಅಣಿದು 
ಶುಕಪ್ರಿಯಕಾವಿ:ನಿ ಗಜ ಗದಗದ ನಡುಗೆ ಪಿಡಿದು ಪೊಣ್ಮೆದ ಮುನಿಸಿಂ 
ಪೆಅಗುಗ: (ಉಕಾ. ಗೆ)ಡೆ ಕೀರಕಾಮುುಕನೆಆಗಿದನಿನಿಯಳ ಪದಕ್ಕೆ ಸಂಭ್ರಮ 
[ಪೆಜಗು * ಕುಡು (ಎ ಕೊಡು,)] 


೨೨ 


(ಉರಂಉ. ೩6೩). 
ಆಗಳ್‌ ನಿದ್ರೆಯಿ:ನೆಚ್ಚ 


ನೆ.ಸಜಂ 


ದಿಂದಂ (€(ಊಪ. ೬-೪6). 


ವಿಮುಖವಾಗಂ : ಮುಳಿದು 


ಮ - 
ಮುನಃಪ್ರಿಯಿಂ 


[= 
ದಪ್ಲಿಕೊಂಡ ನಲ್ಲಳ ಮೊಲೆಯೊತ್ತಿನೊಲ್‌ ತೊಡರ್ಮದಾಕೆಯ ದೂಣಃ` 
ಸುಯ್ದು ಸುಯ್ಕೊಳುಚ್ಚಳಿಸಿದುದಾ . . ೬ ಕೊೋಪವಮೋಪನಾ (ಕಂಪು, ೨- 
೮೨ ೮೪) ; ತನ್ನ ಬೆನ್ನೊಳ್‌ ಪರೆದೊಪ್ಪಲ್‌ ಕೇಶಪಾಶಂ ₹ರಿಯ ಚವರಿಯಂ 
ಕಟ್ಟಿಪಂತತ್ಕಪೂರ್ವಸ್ಮಂಚಿಂಪಶ್ರಿ'ಯ ಚೆಲ್ವಂ ತಳೆದು ಪೆಜಗುಗೆಯ್ದಿ 
ದ್ದೊಡಂಂ ಸೊ:ಂಕೆ ಸಾರಂತಿರೆಮುತ್ತು೨ ನೂಂಕಿ ಸ:ಯ್ದೆನ್ನಿನಿಯಳ 
ತೆಜನಿನ್ನುಂ ಮನೆಂಗೊಳ್ಳುದೆನ್ನ೦ (8ಗಎ- ೧೬: ೦೬೩)- ೨. ಮರೆಯಾಗು : 


ಅಡಗು : ಕೆಲರ್‌ ಕಾಣ್ಣುಮೆಂದು ಪೆಜಗಣೆಂ ವೆಜಗುಗೆಯ 


ಕೆಲರ್‌" ಕಂದೊಡೆ ಕರೆಗುಮೆಂದ: ಕೆಲವ 


ತ 
ಜಗುಟಂಂ 


3 
"a ಎ 
ಮುರೆಂಗಳನೊತ್ತು ಗೊಂಡುಂ (ಕಂತ್ಳ. 


ನೆರೆದರಸುಗಳೆ ನಡುವೆ ತಮ್ಮ ಪೆರ್ಮೆಯನಂ ಪೆಜಗಂ; ಯ ಪೆಜರ್ಗೆ 
ಪೂಮಾಲೆ ಸೂಡುವುದಂ ಮಿಳ್ಮಿಳನೆ ನೋಡಿ. . . ಬಂದ ಬರವಿಂಗೆ ವನ 
ದೊಳನ:ಶಯಂಬಡುವ ವಪತಾನಧನಧರಾಧಿಪತಿಪಟಳದೊಳ (ವರ್ವಪು 
೪-14 ಐ). ಹೆಜಗು 4 ಕೆಯ) 


ಪೆಜಗೆ. ಪೆರಗೆ. ಹಚಗೆ (ಅ). ೧. ಹಿಂದಕ್ಕೆ: ಹಿಂಬದಿಗೆ; ಹಿಂದುಗಡೆಗೆ: 


ಲ ಈ ಕ PN 
ಬಿಃಡಂ ಪೆಜಗೆ ಬಪ್ಪಂತು ನಿಮದೆಮಿಹಿ ಪಯ:ಣದಿಂ 


ಬಂದು (ತಾನಂತೆ. ೨೪); 
ಭರತಜರೊಳ್ಳುನ್ನಿಲದ ಪರಿಛಾಷೆಯನುಂಟುವಸಾಡಿ ಪೆಜಗಡಿಯಿಟ್ಟಿಂ 
ರಾಜನೆಂದು ಲಜ್ಮಾಭರದಿ:ದಂ ತಲೆಯನೆಆಗಿದಂ ಧೆರ್ಮಸುತಂ (ಗರಮಂ. 
ನೀನಾವ ಪ್ರಾಣಿಗಾದೊಡಂ ಮದಿದಲ್ಲಿ | 

ಜಬ್‌ಕ್ಕಂ ನಿನ್ನ ಮೆಚ್ಚಿದಂತೆ ಮಾಡು (ಛವರ್ಷಿಮ್ಮ- ೨-೨೦೬). 
೨. ಹೊರಗೆ; ಹೊರಭಾಗದಲ್ಲಿ: ಶಕಟವ್ಯೂಹದ ಪೆಜಗೆ ನ!ಾಲ್ಯುಯೋಜನ 
ದೊಳರ್ಧಚಂದ್ರವ್ಯೂಹದೊಳಧಿಕಬಲರಪ್ಪ ಸೌಬಲ ದುಶ್ಶಾಸನಾದಿ ಪ್ರಧಾನ 
ವೀರಭಟಕೋಟಿಯ ನಡುವೆ ಸಿಂಧುರಾಜನನಿರಿಸಿ (ಶಂಶಥಾ. ೧೧ ೧೩೨ ಐ): 


೬.೩೯); 


೫೪ 


ಹೆಣಿತು 


ಎಜಗಿದ ನರಪಶಿಸಹಸ್ರಮಂ ನಿಮ್ಮ ನಿಮ್ಮ ವಾಹನಂಗಳನೇಅ್‌ಮೆಂದು 
ಬೆಸಸಿ ಬಿಜಯಂಗೆಯ್ವಲ್ಲಿ ಪೆಅಗೆ ಢಕ್ಕಾರವದಿಂ ಒಧಿರಿತದಿಗಂತರಾಳೆ 
ಮೆನಿಸಿ ಬರುತ್ತೆಂ (ಕಾರಂಕೂ, 8). ೩. ಅನಂತರದಲ್ಲಿ: ತರು 
ವಾಯದಲ್ಲಿ; ಅನಂತರ: ಈತನೆ ನವಲ್ಮ ಕುಲಕ್ಕಂ ಕೇತು ದಲಾನ 
[Y ಅಂವೆಂ . . . ಬಿಸುಡುವುದೀತನ ಪೆಅಗುಟ*ದ ಸುತರೆ ಸಂತತಿಗಪ್ಪೆ೦* 
(ಶುಶ2», ೦-೦೩): ಆ ಸತ್ತೊಡೆ ಪೆಜಗೀ ವೃಂದಮನಪ್ಪುಡೆ ಪೊರೆ 
ವರಿಲ್ಲವಾಂ ದೇಸಿಗನೆಂ (6ರ್ಕಾಮ್ಮ, ೨-86)- ೪. ಹೊರತುಗಿ: ಪುಂಡ 
ರೀಕದೇವನ ಪೆಅಗಿಂತು ಜೀವಿಸುತವಿರ್ದವಳೆಂ (೫ರಉ. ೬೩೦೬); ಅದು 
ಕೂರಣದಿಂ ರಣದಿಂ ತದುದ್ಧತನ ದುಷ್ಟಚೇಷ್ಟೇಯಂ ಮಲಿ ಬರ್ಪುದೆ 
ಕಂರ್ಯವೆಂನಗೆ ಕಂದಿರ್ಪದೆ ಕಾರ್ಯಂ ಪೆಅಗೆ ನಿನಗಮಾ ಪುರವರೆಮಂ 
(ವರ್ಶಕ್ಷ. ೨-೨೬) : ಎಲೆ ತಣ್ಗಾಳಿಯೆ ನೀನೇಕಲೆದಪೆ . . . ಕಾದಲನಿಲ್ಲದ 
ಪೆಜಗೆ ನೋಯಿಪರೆ ನಿ.ವೆನ್ನಂ (ಕಲ್ಮಳಾ. ೬5). ೫. ಬೆನ್ನಿನ ಹಿಂದೆ; 
ಪರೋಕ್ಷವಾಗಿ : ಪೆಜಗೆ ಪಳಿವರ ಇಣ್ಣತಿಗಣ್ಣ » ಇ ದನ್ತಿ » ೬ ಕಾಣ 
ರಣರಂಗನೀಆ ಪುಸಿವರ ಬಾಯಂ ಸುಡುವ ಫಿಸುಣರರನೇಲ್ವ » ಳುವ 
ಜಯಲಕ್ಷ್ಮೀತೋರೆಣಂ ನಾಕಿಯ ಗನ್ಮ್ನವಾರಣನಾಬತಾದಿ ಸಮಸ್ತಪ್ರಸಸ್ತಿ 
ಸಹಿತಂ (ಎಕ- 111. ಶಿಕಾರಿ. 3-೨3; 100))- ಪೆರಗೆ : ೧. ರಿಂಯದಳ 
ಪಾಯದಳ, ದಳದಳದ ಪೆರಗೆ, ಬಂಡು ಬಂದೆತ್ತಲುಂ. ನೆಲ ನೆರೆಯದಲ್ಲಿ 
(ಶಾರಸಿ. 3-609)- ಹೆಜಿಗೆ: ೫, ಕೂಡಿ ಊಟಕೆ ತಪ್ಪುವರ ಗಣ್ಣ ಹೆಆಗೆ 
ಹಳಿವರ ಗಣ್ಣ (ಎಳ. ೪1, ತಂಳೆ. ೬೩-೭6 ; 1141 7). 
ಪೆಃಪೆಆಗೆ (ದ್ವಿರುಕ್ತಿ): ಕಿಶೋರಕೇಸರಿಯ ಸವಖ್ಮಖಕ್ಕೆ ಬಾರದೆ ಪೆಅ 
ಪೆಜಗೆ ಬರ್ಪ ಮೃಗಂಗಳಂ ಕಂಡುದಜಟ೨ಂ (ಶಾವ್ರೇಫೈ. ೫4). [ಆ ಪೆಅಗು] 
ಪೆಜಗೆಡೆ (ಕ್ರಿ). ಹಿಂದೆ ಬೀಳು: ಹಿಮ್ಮೆಟ್ಟು : ಧನುರ್ಧರರೆಚ್ಚ 
ಶರನಿಕರ ಗಳಿ ನೆಯ್‌ ಪೇಜುವಂತಂಬನೆ ಪೇ ಪೆಣಗೆಡೆದ ತುರುಷ್ಯ 
ತುರಂಗಂಗಳಪ೨ಂ ೦೨-೬೦ ವ) : ತನ್ನೆ ಭೀಕರೆಗದಾಘಾತ 
ದೊಳಿ” ಜಾಜ್‌ ಪಜ್‌ವಲ್‌ದು ಪೆಜಗೆಡೆದು ತಾಅವಜತಾದ ಕಾಂಛಭೋಜಾ 
ಎಳಿಗಳ ತುರುಷ್ಕತುರಂಗಮಂಗಳಡಿಯೊಳಡಂಗಿದನೆ ಗೆತ್ತು ಕೈಗುತ್ತಿ 
ನೋಡಿಯಿಂ (ಗರಾಪು. ೩-೨6 ಐ). [ಪೆಟ್ಕ (ಎ ಪೆಜಗು) + ಕೆಡೆ] 
ಪೆಜಗೇಜನಿಸು (ಕ್ರಿ). ಹಿಂಬದಿಗೆ ಹತ್ತಿಸಂ; ಹಿಂದೆ ಕುಫ್ಲಿದಿಸು: ಪವನ 
ಜಯಾಶ್ವಮನದಂ ತೆಗೆದೇಜ*ಯ:ಮೊಲ್ಲೆನೊಲ್ಲೆನೆಂದೆನೆ ತನತುಜ್ಜೆಯಿಟ್ಟು 


ಸಖನಂ ಪೆಜಗೇಜ್‌ಸಿಕೊಂಡು ಭೊಲಕನೆ ಪೊಜಿಮಟ್ಟಂ (ಕುಸುರಿ. ೦೦-೧೬೩), 


(ಶಂಶಥಾ. 
25 


ಪೆಅಗೇಟು (ಕ್ರಿ). ಹಿಂದೆ 


ಸಡಹುಡನಪ್ಪ ಉಟ 


(ಉರ್ಮಾವ 


ಚೆ ಪೆಜಗೇಜಸದಳೊರ್ವ್‌ಳೋಪನಂ 
ಬೆನ್ನನುರ್ಚಿದಪುದೆಂಬಿನ ನು ದಳಾಗಳಾರ್ತದಿಂ 
6 
) 


634). 


೫ 


ಆವಲರುಂ ಪಣ್ಣುಂ ಬೀತೋವವು ಗಡ[ಟೀಯವಲ್ಲಿ ವುಖಿಗೆಗಳುಮಿಮ 


ಫಲಂ (ಶಂಶರಾ, ೧-೫5) ; 


40 
ಯಮಿ ನೆಗಬ್ಟಿಂ (ಸುಕುನೂ. ೪-೬); ಆದುವಿಮುವುದು 
ಶಬ್ದಂಗಳ್‌ ತಪ್ಪದೆ ಸರ್ವನಾಮ 
ಮ್ಕುಂ (ತುವ, ೬6) ; ಆ ಗಳೆೊಳೆಂ ಹರಿಯ 
ಸುಭಟಾವಳಿ ಹರಿಯ ವರೂಥಂಗಳಲ್ಲ 


ವಿನೋದವಾಂಛೆ ಪೆಜವಿಂಗಿ 


ಪೆಜತು 


ಮನೋಧ ಓತಿಯಂ ವೆೊದಟ್ಟ ಪಾಂಗ: ಆ ಪರಿಪಟ್ಟು ಲಜ್ಜೆ ಲವಮಿಲ್ಲದೆ 
ಬಿಟ್ಟು . - . ಕುಸುಮಾವಳಿ ತಾನಿರೆ ನಿಮ್ಮ ದೂಸಜ್‌ಂ (ಳುಸುವೂ: 
04-೨೩). ಪೆಜದು; ೧. ನೆಲನಂ ಪರ್ವುವ ಬಳ್ಳಿಗಂ ಚದುರನೊಳ್‌ ಮೈ 
ಮೈಯೊಡಂಬಟ್ಟು ತಳ್ತ ಲತಾಕೊ:ಮಳೆಗಂ ತಗುಳ್ಳು ಪೆಆದೊಂದೆಂತಕ್ಕುಂ 
(60ಫ್ರ. ೦೨-೧೮); ವೆಣಿದೇ:ನನಿಂ ಪೊಗಟುತಿಟ್ಟಪುದೀವ ನೆಗಟಕ್ತಿ ಕಳ್ಳಭೂಮಿ 
ರುಹದಿನಗ್ಗಳಂ (ಎಳ. 11. ೧೩೬೩-೨೫ ; 982) ; ನಾಗಸ್ಮಾನದ ಶಂಬರ 
ನಾಗಕುಮಾರಂಗೆ ಪರಃ ಪಡೆದೆಂ ಪೆಆದೇಂ ಪೋಗೆಂದು ನಾಗಶರ್ಮಂ 
ನಾಗಶ್ರೀಯೆಂದು ನಾವ:ಕರಣಂಗೆಯ್ದಂ (ಸುಕುವೂ. 5.30) ; ಆದುವಿದಾ 
ವುದುವಾವುದ:ವೆಲ್ಲದು ಪೆಆತೇನ್ಹೆಜದೆನಿಪ್ಪ ಶಬ್ದಂಗಳ್‌ ತಪ್ಪದೆ ಸರ್ವ 
ನಾಮಮಂ್ಕ್ಯಂ (ಕರುಡ- ೬೪). ಹೆರತು: ೧. ಪುಂಸ್ಟ್ರೀಲಿಂಗಗಳಲ್ಲಿ ಹೆರತು 
ಶಬ್ದದ ದುವಿಗೆ ಲೋಪ ಬರುತ್ತದೆ (ಹೊನುಗ. ೪೦); ಅವನು `ಹರಿ' ಎಂಬ 
ಎರಡು ವರ್ಣಗಳನ್ನಲ್ಲದೆ ಹೆರತನ್ನು ಆಕ್ಷಿಯ:ಂದ ನೊ:ಡಲಿಲ್ಲ (೭ರತೆ. ೦೬೦), 

ಪಅಸೆಅತು (ದ್ವಿರುಕ್ತಿ) : ನೀನೀಯೆ 
ಬಂದುದೆನಗಿದನೆನತೆಂದೆ:ನ್ನಿನಗೆ ಬಗೆಯಲಪ್ಪ್ಪದೆ ನಿನ್ನನೆ ನೀಂ ಬಗೆಯ 
ಗಂಡರ ಬೂತೆ ನುಡಿವುದೆ: 
ಪೆಜಪೆಜತ ೦ (ರಠರ್ತಿಕ್ಳು- ೨-೦೨೦): ಪೆಅಜೆಅರ್‌ (ದ್ವಿರುಕ್ತಿ) : ರಾಮಣಂದಿ 


ನಿನ್ನ ಮುಡಗೂಟಕಿ ಲೂ... 
£3 [3 


ಬಗೆಯಓ೮* ಪೆಜಪೆಆತಂ (ಅಂತೆ. ೦೪-೦೪೪) ; 


ಸಿದ್ಧಾಂತಿಗಳಿರ್ದಂತೆ ಪೆಜಪೆಅರನಂತಿುತುಂತೆಂದೇನೆಂದು ಬಣ್ಣಿಪರ್ಜಡ 
ವುತಿಗಳ ( ಆರಾಮು. 0೦-3೩). ವೇವೇವೃ (ದ್ವಿರುಕ್ತಿ) 4 
ಜಯಾವತಿ ಣ್ಮೆ ತ್ತಿ ಬಾರಸಿದೊಡೆ ಕೆಮ್ಮಗಿರ್ದು ಪೆಜಪೆಅವನೆ 
ನುಡಿಯಲ* ತಗುಳಿ್ಹಾಡೆ ಸುಳೌಶೆಳೆಸ್ಕಾಮಿಯವರಿರ್ವರ ನೂಟಗಳ್‌ 
ಸಗರ್ಭವಚನಂಗಳೆಂದು ತನ್ನ ಮುನದೊಳೆ ಬಗೆಯುತ್ತಿರ್ಪಿನೆಂ 


(ತಾಣ. ೪೬-೦೪) ; ವೆಲುಂಬದಿರ್‌ ಪೆಜಪೆಕಿವಂ (ಶುಶಠಾ. ೨-೨೬). 
ಪೆರರೆ೧ಡಮೆ. ಹೆರರೊಡವೆ ಎ ತನ್ನದಲ್ಲದ ಆಭರಣ ; ಪರರ ವಸ್ತು : 
ತನ್ನಳವಿನಂ ನಡೆವ ಕನ್ನುಡಿಯ ನುಡಿವೆಣ್ಣೆ ಪೊನ್ನಿರ್ಕೆ ಪೆರರೊಡಮೆ 
ಚೆನ್ನಲತ್ತೂ ಕಳೆಗೆ (೪೨೦೨ರ. ೨೨-೩); ಹೆಣ್ಣು ಹೆರರೊಡವೆ (ಉಾವೃಸ. ಇ೭). 
ಪೆರವಿಜಯ ಕಾಳಇಯುಧ ಇ ಒಂದು ಬಿರ-ದು: ಸು ೫x ೫ ೫ ನಮುನಸ್ಸ 
ರೋಜಿನೀರಾಜಹಂಸ ವಿದನೃವಿದ್ವಜ್ಜನಕರ್ಣ್ಣ 3 ೫ ೬ ವಿಪಿನದುವಾನಳಂ 
ಪೆರವಿಜಯಕಂಳಾಯ ಧು (3933. ೪1, ೩೭೬-೦೦ ; 1004), ಪೆಆತೊಂದು ಎ 
ಬೇರೊಂದಂ ; ವೇತ್ರೋದು: ಪೆಅತೆೊಂದೆಡೆಯೊಳಿಲ್ಲೆನಿಸಿದ ತಾರ್ಕ್ಷ್ಯ 

ಕ್ಷದನ್ನೆ ಕೇವಕ್ಷಪಾ ನೆಯುಮಂ (ಎಇ. ೫111, ೩೩೨-೪8; 729): ಸುದತಿ 
ನೆಐದಿಂ ಕೆದಅೌದಳೊಂದಿನಿಸು ಮಂದಹಾಸದ್ಯುತಿಯಂ 
(ಉರಂಉ. ೨೪೬); ಇನ್ನುವಖಸಿರೆದಿರ್ದೋಡೆ ಪೆಜತೊಂದು ಬಿಲನನಜಸಿ 
ಕೊಳ್ಳೆ ೦ (ಶಂತಕ9, ೩5-09). ಪೆಜತೊರ್ಟ « ಬೇರೊಬ್ಬ ; ಮತ್ತೊಬ್ಬ : 
ಅನರಿರ್ವರೆ ದೈಮೆಯುಮಂತವರಿರ್ವರ ೬ * ೬ ಬೆ.ಟವುುಮಂತವರಿರ್ವ 
ರೊಳ್ಬದಿಲ್ಲ ಪೆಜತೊರ್ವರೊಳಂ (ಕಂ. ೦೨೪) ಪೆಜನ್‌, ಪೆರನ್‌, ಪೆರನು. 
ಹೆಜಗುಂ ಎ. ೧. ಬೇರೆಯಂವನು; ಅನ್ಯ ; ಪರಕೀಯ : ಸಾಧುಗೆ ಸಾಧು 
ವರಾಧ(ಧು)ರ್ಯ್ಯನ್ಗೆ(ಐಕಿ) ಮಾಧೂ(ಧು)ರ್ಯ್ಯಂ ಬಾಧಿಪ್ಪ ಕಲಿಗೆ 
ಕಲಿ ಯುು/ವಿಪರೀತನ್‌ ವತಾಧವನಿ:ತನ್‌ ಪೆಜನಲ್ಲಿ (96. ಸ, ೬೩೦-೬; 
ನಂದನರಾಜ್ಯಸ್ಥಾನದೊಳ್‌ ವಪೆಜನೊರ್ವನಂ ಚ.ದ್ರಗುಪ್ತ 
ನಿಜಸಿದೊಡೆ (ತತ್ಕೂರಾ, ೩೩.೬); ಬಂದನೀತಂ ಪೆಜನಲ್ಲಂ 


Ld 
ಲ್ಲ 
ಜ್‌ ಕ 
ಪೆಜತೊಂದು 


ಸ:. 700); 


ರುರ್ಜಯಂಂ ಕೌರವಕುಳನಳಿನೀಕುಂಜ)0 ಭೀಮಸೇನಂ (ಶಂಶಬಾ. ೦೩-೭೭) ; 
ವಿರಚಿಸಿದನೀ ಶೇಷರೂವಖಾಯಣವನಿಂತು ಪರತರಪುರಾವೃತ್ತರೂಪದಿಂ 
ಜಗದೊಳಗೆ ಪೆರನೊರ್ವನಂ ಕಾಣದಿಂತಪ್ಪ ಗುಣಶಾಲಿ ಸತ್ಯಢಧಾನಾಯಕನನು 
(ಕೇತರಾ, ೦-೦೭) ; ಪೆರನ್ಯಾರೊ ಬಂದಿಶಲ್‌ ಕಣ್ಮುರಿದು ಗೆಳತಿಯ: ನೆರೆದ 
ಪೇರ್‌ 'ನಿನಗೆಂ'ದು ಚುಚ್ಚಿ ನುಡಿಯುುವಳು (ಕಾಲೂ6. ೬೦-೦೦೨) ; ಹೆಮ್ಮೆ 
ಯಲಿ ಹೆಳನ ಹೊಡೆಯಲ ಹಿಡಿದವನು ಗುಮ್ಮಿಕೊಂಡಂತೆ (ಸರ್ವತ್ಮಿ. 9೩೩). 


೫೮೪೫ 


10 


16 


20 


೩5 


30 


40 


46 


ಪೇಜದೆಗೆ 


೨. ಕೀಳುಜಾತಿಯವನಂ ; ಹೊಲೆ ಖ್ಯ: " ಪೆಜಂ 
ಸೆಡೆಯಂ. ಪಜಕಯಂ) ” (ಕಮರ. ತಂ. ೨); ಹಿಂಗದೆ 
ಪೆರನಂ ಮಾಾಂಗುಲಿಯೆ 
ಬೃಹದ್ರಥೆ ಸೇರ್ದಳ್‌ 


ಕುಮುದ್ವತಿ ಕೈವಿಡಿದಳಳ ಸಿಂಗಮಸಂ 
ಪೆಂಗಳ್ಳಿಲ್ಲಂ ಸೇರಲ್‌ ತಗದ೦* (ತಂದೆ, 
4-೪9), ಪೆಲಆರ್‌. ಪೆರರು, ಪೆಜರು, ಪೆಜವರ್‌ , ಹೆರರು,- ಹೆರವರ:. 
ಹೆಜಬರು, ಹೆಜವರು (ಬಹುವ) ಾ. ನೆನೆನೆನೆದು ಪೆಚಶ ದತಾತುಗಳನೆ 
ನೆ ಬರೆ ಕೃತಿಯೊಳಿಡುವವಂ ನಗದ ಗುಹುಧ್ವನಿಯವೊಲನರ್ಥ 
ವಚನಂ (400: 0-09) : ಪೆಜರೀವುದೇಂ ಪೆಜರ ವನಡುವುದೇಂ ಪೆಜರಿಂದ 
ಮಪ್ಪುದೇಂ (608 ೦-೩೫: ಪೆರರ ಕಿವಿ ನಾಲಗೆಯ ಕಣ ಬರಹಗಳ 
ನೋದಿ ಮೆರೆವ ನಲ್ಲರ ಕಣ್ಣೆ ವವಾರ್ನುಡಿಯಂತಿಕ೦ (೪0 ೮ೂರೆ. 93.88): 
ಪೆಣ್ಣಿಂದ ಪೆರ್ರೈಗೊಡನು - ಪೆಣ್ಣಿಂದ ಜನಕಲಾಯೆನ 
ಜಸವಡೆದನು ವೆಣ್ಣ ನಿಂದಿಸಲೇಕೆ ಹೆಜಿರು (೭೧ ೩ ೩) : ಪೆಜವರೊಳುದು 
ಬ್ಬೈಗಮುಂ ಮಜಯಿಸುವುದು ನಿದ್ರೆ (ಎರಶು. ೬೩) : ಹೂನೊಡಬೆ ಹರರ 
ಕೈಯಿಂದೂಟ ಸುತ್ತಾಟ ಹುವಿಟ್ಟ ಬಗೆಯಾಟ ಹೊಳಲ ದೆಣ್ಣೆಲಿ? 
(ಕೂರ. ೨೬-08); ಹೆರವರ ಬರಹದೊಳಿರು ಸಂಗತಿಗಳು ಮುನ್ಮಶಿಯನು 
ಬೆಳಗುವುವು (ಇಂತಾಶ. ೬೩-೩) : ಹೆರವರ ಮಾತು ಒಕೆ ಅವ್ವ? ಈಗ 
ರಂಜಮಾತೆಯವರನ್ನೇ ತೆಗೆದುಕೊಳ್ಳಿ (ಸವತಿ. ೩೩) ; 
ಕೊಯ್ದೆನೆಂದು ಮಂತ್ರವನೋದುವ ನೇ:ಇಂಗಾಜರ ಮೆಚ್ಚ (6ನ: 360): 
ಸಂಚಯುಸಿದ ಧನವು ಕುಚು ಕಬ್ಬುನವಕ್ಕು ಹಂಚಕ್ಕು ಹೆಚಿರಿಗುಣಲಕ್ಕು 
(403. ೬೬೩) : ವಮೂಜು ಗುಣಭೇದವಲಿ ತೋರ್ಪವು ಮೂಜುತನು 
ಗಳು ದೇವನೊಬ್ಬನಿಗಾರು ಹೆಚನರು ವಿಶ್ವ ಮಾಯಾಧೀಶ್ವರೇಶ್ವರಗೆ (ಏಕಾಗ: 
60-೪3-3೪). ಪೆಣವು (ಬಹುವ) ; ಕುಜಃತಂತೆ ಪೇಟ್ಮಿ ನಾಲ್ಕುಂ ಕುಜಸಿಪು 
ಗಳಿಂದಆ್‌ದು ಪರರ ದೊೋಷಂಗಳುವಂುಂ ಪೆಜಟಿವುನೀ ವತಾಲಕ್ಕಿಯೊಳಂ 
ತೊಆ್‌ವುದು ತೊಟ ವಂತಸಾಧುಜನಸಂಗತಿಯಂ (೪ಬಾ. ೦-೬೬) ; ಕ್ಷೀರಾ 
ಬ್ಲಿಯ ನೀರಲ್ಲಡೆ ಧೀರನ ಮಜ್ಜನಕೆ ಪೆಅವು ನೀರ್‌ ತಗವೆಂದಾ ವಾರಾಶಿ 
ವರಂ ಸುರಜನದಾರಿ ಮನೋಹಾರಿ ನಿ;ಳ್ದುವೆರಡುಂ ಕೆಲದೂಳ* (ಅಂತೆ. 
೩-6೨ : ಪೆಅವೇಟುದಿಎಸದೊಳ್ಳಣಿಮಯವಂಹೀತಳದೊಳು. ತಳರ್ನಡೆ 
ನಡೆದುಂ ಪೆಜವೆ.ಟುದಿವಸದೊಳು ಪಮಳಂ ನಡೆಮಂ (ತಾರಿ. ೨೭) - 
ಪೆಟಳ್‌ ಇಬೇರೆಯವಳಂ : `'ಲಿಂಗತ್ರಯದೊಳ್‌ ವೆಜತು 
ಪೆಜಳೆನಿಫ್ಪುದನ್ಶಾರ್ಥಂ” (13:8. 6೪) : ಲತೆಯುಂ ಲಲಿತಾಂಿಗೆತ್ತು ನೀನೆ 
ಆಗಿದೆಯೆನ್ನ ಪಕ್ಕದೆ ವೆಅಳ್ಗಿನೆ ಬೆಚ್ಚಿ ಲತಾಂಗಿಗಾಗಳಾನೆಜಗಿದೆಂ 
(ಅ೭ಫ. 9-08) : ಬೇಗದಿಂ ನಡೆದು ಪೆಜಳ್‌ ಜನಾರ್ದನನ ರೂಪವಿಲಸ 
ಮನೆೊಲ್ಲು ನೋಡಿದಳ್‌ (&ಗಂ. ೦೬-6೩). (ದೇ, ॥ ತಮಿ, ಪಿಖ್‌ತು] 


_ ಹಗೆ 
ಹಿಮುವಂತನು.. 


ಹೆಜರ ಗೋಣ 


ಪೆಜಂ 


ಪೆಅತಗೆ "ಪೆಜದೆಗೆ' ನೋ. 
ಪೆದು 
ಪೆಣದೆಗೆ, ಪೆರದೆಗೆ, 


ಣೆ 
ಮೀ. 


ಪೆಚಿತೆಗೆ, ಹೆರದೆಗೆ, ಹೆಜಿತೆಗೆ. ಹೆಜಿದೆಗೆ 
(ಕ್ರಿ). ೧. ಹಿಂಜರಿ; ಹಿಂದೆ ಸರಿ; ಹಿವೆ್ಮ್ಮಟ್ಟು: ಚೆರಣಾಕ್ರಾಂಶಂ 
ಮಹಿಃಮು:ಡಲಮದಿರೆ ಭುಜಾಕ್ರಾಂತಮಾಶಾಗಜೇಂದೆಪ್ರಾತೃರೆಮಾಶೀಾ 
ಭಿತ್ತಿಯಿ೨ದಂ ಪೆಅದೆಗೆಯೆ ವೀರಭಟಂ 
ನೀಂ ಸೇನೆ. ಬೆಂಗೊಟ್ಟೊಡೆ ಪೆಜದೆಗೆಯಲ್‌ ನಿನ್ನೆ ಶೌರ್ಯ 
ಪ್ರಭಾವಕ್ಕಭಿಭಾವಂ ಪೊರ್ದುಗುಂ (8ಗಂ- 0೩-೭6); ಬಿರುದಿನ ಬಲ್ಲೂ 
ಳ್ವಡೆ ಪೆಜದೆಗೆದುದು (೪ಡುಣ: ೭-೬31 ಮುಜುವಕ್ಕದ ಬೀರಂ ಪೆಟದೆಗೆ 
ದೆಡಕಂ ಬಲಕಂ ತಿರಿಗಿ ತನ್ನೊಂದು ಪೊಸಮಸೆಯ ಬಾಣದಿಂ ಕಡಿದಂ 
(ಕಾಮಾಕ್ಕ. ೧೨೯-೪). ಪೆರದೆಗೆ: ೨. ಹೊರಕ್ಕೆ ತೆಗೆ: ಹೊರಸೆಳೆ : 
ಒರೆಯಿಂದ ಪೆರದೆಗೆದ ಸ್ಮರಶರಂಗಳ ತೆರದಿ... ಸ್ಮರಪಾರವಶ್ಮತೆ 
ಯನಾಂತು ನಿದ್ರಿಯೊಳಿರ್ಪ ತರುಣಿಯರ ಕಂಡು (ಜೀಳಾಉ. ೩-೪-5). 


"ಪೆಜಿತು' 


(ಗರಿಯು. 6-೨೦); 


ಪೆಜದೆಸೆಯಿಸು ೫೮೪೬ 
ಹೆಆತೆಗೆ: ೧. ''ಅಕ್ಕುಳಿಸಿತೆಂದು ಪೆಜತೆಗೆದುದಕ್ಕು” (ಕತ್ಟಿಕ್ಕೆ. ೬6) ; 
ಲಲಿತೆಯ ಮುುಖ್ಯಂದುಬಿ:ಬದ ಬೆಳಗಿನೆ ಇಳಿರದಗಿದು ಪೆಅತೆಗೆದು 
ತಮೋಮಬಳದಿಂರ್ದುದೆಂಬಿನಂ ಕಣೊ ಳಿಸು; ಗುಮಾಕೆಯ ವಿನಿ.ಳಕಬರಿ:ಭಎರಂ 
(ಸುಳುಮೂ. ೯೪.೮0) ; ವೆಜತೆಗೆದ. ತಮಂ ತಟಕ್ಕಿಮೆದುಜುಗಲೆನಲ್‌ 
ಪೂರ್ವದಿಗೃಧೂ ವದನಂ ಕಣ್ಣೆಅದವೊಲದೇಂ ಬೆಳರ್ತುದೊ , , ,| 8 
ತ:ಹಓಿನಾಂಶುಬಂಬ (ಕಂಕಾನೂ. ೧೦.೧೮೪) ; ತಿಮಿರಬಳಂ ತೆರಳು 
ಪೆಟತೆಗೆದ ರಣೋತ್ಸವವಂಂ  ನೋಡಲ್ಕಟ್ರಿಂದವೊಲೇಆದನುದಯೆ 


ಶಿಖರಮಂ ಮುಗಲಕ್ಷ್ಮಂ (ವರ್ರಶು. 6-೩೦), ವಿ. 
ನೆಅನಡುವಂತದವ ಮನೆಮುನಾಕೆಯ ಬಾ 
ಹೆರದೆಗೆದ ನಿಜವಾಹಿನಿಯ 
ಹೆಅತೆಗೆ ; ೧. ₹ಟಕದೆ ಚುದ್ರದ 


ಅ 
ವರಿದಡೆ ಹೆಅತೆಗೆಯೆದೆ ಎರಡ 
ಸೆ: 


ಹೆಅತೆಗೆದ ಬಾಣಮುಷ್ಟುದು 
ಹೆರದೆಗೆ : 
(ಆನಂಡಾ, ೧ ೧೦-೪). 
೨೭ನ (ುಮರೆಅ ಮೇಲೆ 
ಮರೆ ನೆಚ್ಚಿ . . . ಸ್ವರ್ಗ್ಗಸ್ತನಾದಂ 
1-1, ತೆಣದುಗೊಡು ಫಡ ಫಡ 
ಹೆಜತೆಗೆದು ಸಾ ಹೂಣಿಗನುಅ:ಬದರೆ ವತಾಜಾಂತು 
₹ಡುಹ ನಿಲಿಸಿದನು. (ಕುವ್ಮಾರ್ರೋ- ೩-೬೪). ಹೆಜಿದೆಗೆ: ೧. 
ಹೆಚಿದೆಗೆದು ಕಂಡ ಕಡೆಗೋಡಿದರ್‌ . . . ಸುಭಟರು (ಕ್ಕೆ ೭:0೫ 
ಬಿರುದಿನ ಭಟರು ಹಿನ್ನೆಲೆಗಂಗ ಹೆಜದಡಿಗೆಯದೆ 
ಧುರಮುಂಡಲದೊಳಿಜ್‌ದಾಡಿ ಪೌರುಷವನು ಪರಪಿದರೇವ 

ಹೊರಕ್ಕೆ ಬರು ; ಹೊರಬರು ; 
ಹೆಆದೆಗೆಯಲಲ ಯನು ವೀರವಪಾರ್ಥೇನ 

[ಪೆಜ್ಜ (ಎಪೆಗು) + ತೆಗ್ಗೆ] 
ಹೋಗ:ವಂತೆ ಮಾಡು: ಪದೆ 
ಸತಂ ಮುದೆಂದಸಿ೯ RATAN 


೧೦ (ಪಾರ್ಶ್ಮಕು.೩-೯೮). 
ಮುು:ಬರಿಸಿ 


ನಡನಾಯ 


೧. 


(aa. ೨೪ ೧೦: 1100) ; 


ರೆಮುತ್ತ 


Ud 


ಸಬಳದ 

ಬಣ್ಣಿಸುವೆ (ಕನ. ೦೯-೬೪). ೩ 
ಹೊಗಲು ಒಲ್ಲನೆ ಹೊಕ್ಕವೊಲು ॥ 
ಮಗನು (ಕುವ್ಳಾಮ್ರೋ, 

ಪೆಟದೆಗೆಯಿಸು (ಕ್ರಿ) - 
ಯೋಟ3ಲೆ £ಂದ 
ಬಿಸ:ಬಿಸಂನಂಡಿಗಳಿಂ 
(3 


೪-೩೪), 

ಹಿಂದಕ್ಕೆ 
ಪಗಟವಿಟಿ 
ತನೊಸೆಣಾಲಿಪುದು 


ವ 


೬-೦೩೭ ೫ಂಗತ್ಮ). [ಪೆಳದೆಗೆ + 
ಪೆಜನಡಿ (ನಾ). ಒಂದು ಊರಿನ ಹೆ£ರು : 
ವ;ೂಜೂರ ಸನ್ನಿನಲ್ಲಿ ತಣ್ಸಾಲಿಗಾಲ ಮೂ 
ಪೆಜನಡಿಯ ಪಡುವಣ ಪೇರೊಟ ಯಂ ಅ 
ಯಂ (ಎಕ. 
[? 
ದಕ್ಕೆ ಹೋಗು : 
ನೋಡಿ ಪೊಕ್ಕು ಪಿಟ್ನೆಂದೆ ಕಷ 
ಕಂಪಿನಾಳ್ಗಳುವೆ 


[ye 


Wh 


ಸಾಜಿದ್‌ 
ಪಂಬನ, 


11! (KR). 
೪10 ). 
ಪೆಜನಡು (ಕ್ರಿ). 


ಹ ಡಾ 


he ಬಾ 
೨೨ (ಗರಾಯು. ೯-೩೪ ನ). 


(ಹೆಲಿ ( ಇಪೆಜಗು) 4. ನಡು] 


ಪೆಜನಂಡು (ನಾ). ೧. ಬೇರೆಯ ನಾಡು: ಅನ್ಯದೇಶ; ಪರಸ್ಮ್ಥಳ: 
ವೆಜನಾಡಅ್‌ ಯು ನಿನ್ನ ಕೈಯೊಳ್‌ ಬನ್ನಂಬಡೆದು ಕಿನ್ನನಾನೆಯವನ 
ಮೆಯ್ಸಂದಿದ ಚೆನ್ನಪಾಂಗಿನಂತೆ ಮೊಡರ್ಪೆಡ:ಗಿದ ಚದಿಯಂ 
(೪. 6). ವಿ. (ಆಲಂ) ರೆಯ ಲೋಕ; ಪರಲೋಕ; 
ಅಭಿಮನ್ಮು ತಾ ಡ ನೆಲದಲ್ಲಿ ನಾಂಟಿರ್ನುಂ  (6ಕ್ಕಾಕ್ಕಿ. 44 ೪). 

[ಪೆಜ್ಶಿ (ಎಪೆಜತಂ) 4+ ಎಂಡು] 

ಪೆಅನೂಂಕು (ಕ್ರಿ). ಹಿಂ 4 ಬೀಳುವಂತೆ ಮಾಡು ; ಹಿಂದಟ್ಟು 
ಪಂವಸೆಯಂ ಪೆಜಿನೂಂಕುವ ಪೊಸಕಿ.ದವರೆಯೆವೆ ಕಿಜುಗೈಯಿಂ ದ 
ನೋವದೆ ನೂಂಕಿ (&ಪಳಾ: ೨-೩೬). (ಪೆಜ್ಜ (ಎಪೆಜಗು) 4 ನೂಂಕಂ] 

ಪೆಅಪಂಗಿಸು (ಕ್ರಿ). ೧. ಹಿಂದಕ್ಕೆ ಸರಿಸು: ಕರದಿಂದೆ ಮುಂದೆ 
ಪರ್ವಿದ ರಜನೀಶಿರಸ್ಕರಿಣಿಯು ಪೆಜವಪಿಂಗಿಹಿ ಪದ್ಮಿನೀವಧೂವದನ 
ಸರೋಜಮಂ ಪದಖಿನಿಂದಮೆ ನೋಡುವೆನೆಂಬ ಮಾಬಸ್ಕಿಯಿಂದಂದೆಯ 


ಗ 


10 


“0 


40 


ನೆೇಆಪಿಂಗು 
ಗಿರೀಂದ್ರವೇದಿಕೆಯನೇಜಂದನೆ ೧ಯ್ಯುನೆ ಪದ್ಮಿನೀಪ್ರಿೀಯಂ (ಕೌರಂಉ- ೪40). 
ಪಿ. ಕಳೆ : ನಿವಾರಿಸು : ಪರಿಹರಿಸು : ಮೃದುಸದುಪದೇಶಪೇಶಲಂ 


ಗಳಪ್ಪ ಚಾನಿಚಯಂಗಳಿನಾ ನಿರೋಧ ನನಬಾಧಕನಪ್ತ್ಪಂತು ಬೋಧಿಸಿ 
ದೀನಾರವನೇನಾನುಮನಿತ್ತು ತತ್ತರುಣಿಯ ಸೌಅ್‌ಯಂ 
(ವರ್ರಪು. ೦೫.೩೨ ವ). [ಪೆಜಪಿಂಗು 4 -ಇಸ್ಕು) 

ಪೆಜಪಿಂಗು. ಹೆರಹಿಂಗು, ಹೆಜಿಹಿಂಗು (ಕ್ರಿ ;)- ೧. 
ಹಿಂದಕ್ಕೆ ಹೋಗು ; ಹಿಂಜರಿ: 


AU 
ಪುರಿ ಪುಲಿ ಪರಿಪರಿ 
ಯೆಶಲೆ ಪೆಜಪಿಂಗು ಹಿಂಗು 


ಪೆಅಪಿಂಗಿಸಿ 


ಹಿಂದೆ ಸರಿ; 
ಪೊ:ಫೋಗೆಲೆ 
ಮೆಳೆಗೆ ಪುಲಿಯ 
ಬಾಳೊಳೆ ಬಳ್‌ ಚಿ 
ತೆಗಳ* ಪೆಜಖಂಗೆ (189. 
೧೦-೪೨); ಮತ್ತಂ ದುರ್ಗಂಧೆಕ್ಕಿರಲಾಅದೆ ಲೆಂಕರು ದಂಡಂಗೊಂಡರಂತೆ 
ಶಂಕಿಸುತ್ತುಂ ಪೆಜಪಿ:ಗೆ ₹ರರ್ಕೂಕ. ೨. ಹೊರಬರು ; 
ಮರಳು ; ಅವಳ ನಗೆಮೊಗದೊಳೊಯ್ಯ್ಕನೊಮ್ಮ ನೆಆಗಿದ ಕಣ್‌ ಎಸೆದ 
ಪೊಸದಾದರೆಗೆಜಕದಿಂದೆಜಗಿದ ಮಜ:ದುಂಬಿಂಡುಂತೆ ಪೆಜಪಿಂಗಲಾ 
೩. ಕುಗ್ಗು; ಕ ತಗು ; 
ಕಾರಣನೇ ಮಿಗೆ ನೋಡಿ ನೋಡಿ ಪೆ ದದ ಬೆಚ್ಚಂತಿರೆ 
ಬಾಗಿ ನಲಿನಲಿದಾಡುತೆ (ಶರಾ. 2 "ದೂರವಿರು ಅಗರು. 
ನ ಭಕ್ತೆ ತಿರುಕೊಳವಿನಾಚಿ 
ಪೆಜಹಿ:ಗದಾ 
ರಡ: ವ ಲಿಂಗವಂತರ 
ವಾಗು : ನಾಶವಾಗು : ನೆಜ್‌ ಘೊ; 
ಶುಭ್ರಾಬ್ಜದೊಳ್‌ ಪರಕಂದರ್ಪನ ಗರ್ಭದಿಂದೆ 
ಎ. ಕ್ಷಾಮಾಂಬಶರಿ ಸ್ವದಬಂಧ 
ಕಂಡರ (ಕುಸ.ಮಾ. ೩-೫೩೩): 
ಪೆಜಿಹಿಂಗಿ 


ತೆ 


ತೊಲತೆ೧ಲಗೀ 


ತಾ ಳ್‌ 
ಬಿಂದ 


ಮಾರ್ಕಿಡಿಎಿಡೆ 


ಣೆ 
ಪಳೆಂ 


ಮಾರ್ಗಂ (400. ೨.೨೬): 


ನೋಡಲಂಜಿ ದೆಸೆದೆ?ವ 


0 


೩ 


೪ ox). 


(೪2ಕಾ- ೭೮), 


— £4 ಅಳೆ 
ಡಮೆಯಾಣು: 


ಹಿಂಗದ 


wt Mg 


4 


ತಿ 


ಗಂಗಾಧರ: 


[02 


ವರ್ಷ 


ಪಂ 


ನ 


ಮು 
ಆ 
ಲು 
ಮ Rg 


ನೆಯ - 6 ೧೩), ಖಿ, 
ಪಿಂಗಿದಿಂಗಡಲ ಜುಧ್ಮದಭ್ರ 


ಲಕ್ಷ 


ಮಾ 


ತೆ 


ತಾಡಿ 
ಒಕ PR 


[od ತ್‌. 
2ರಪರ್ಮು 


ಸೂ 


ಅಜೆ .0ಂದ 


ವ 


ಪಂ 


೬. 


ನಾನ 
೨ 


ಯಂ ಅತ 
ಕಳೆ: ನೀಗು: 
ಭ್ರಮೆಗಳ 


೦೦-೧೦೦) - 
ಉಳಿದು 

Re 
ದ್‌ 


ತಾಪಂ ಪೆಃಿ 


ದಟ್ಟಿ ಪೊಯಮ್ಮು 


(ಸರ್ವಜ್ಮ. 


ಕ್‌ 
೨ಗ ನೂ 


ತಳೆದು ಅತ ಕಾಚನ 
ಚ 


ಭುಜನ್‌ 


ಳ:ಗ್ರಾಟೆೊ:ಪದಿಂ ಒಲ್ಮೆಯಿಂ 
ಹೆರಹಿಂಗ 
ಇತರೆ. 0೭೨). 


pa 
ನೆರೆವಂ ಭಃ 


ಒಂಗದ 
ಯಾಗು : ಗವಿಂಗಕ್ಕೆ 
ಒಂಗದಂತನವರೆತೆ ಧರಿಸಿಕೆಇಂಡಿರುತಿರ್ಹ (0; 


ಜ್‌ 
(4 


(2 


೦ದ 
ಪರ ನಂಸುವಬಿ ( 


ಇತೋ ಇ 
ಲೀರ್ಪಡು: 


* ಹಾಸನ. 
ದು ದಡದದಿಸಿ 
ಹೊಗರುಗು 
ಲೆಯ ದೃಗು 


ರೀತ ತಿರುಗಿ ನಜೆನದೆ 
ನಂಬಿಡಿದು 


4-29: 1125): 


ಹೆಜಹಿಂಗಲಾಜದೆ ಮ ೧೩೩: ೦೦]: 


ನುಣ್ಮೊ 
ನಂಗುಳೆಂಬನ 


ಕಾಸರ ಯ ಇ0 ಜಂ ಡೆ 
Hd ನ ದ್ರು ದ 


ಹ 
[vols ತು 


ಅ 


3೨ ಮ 


pe 


ಸತ್ಮುವರನ ಹೆಜಹಿಂಗ ಬಹುದೆ ಬ್ರವರು (ರೋಹತ, 5೪-88) - ೫. ಲಿಂಗದ 
ನಲಿನಲಿದು EEN ಎಡನೊಡನೆ ಹೆಜಹಿಂಗ:ತಿರೆ ಸಲೆ 
ನೋಡಿ ನೋಡಿ ದಖಖಾಬ್ಜವಲರಿಸುತೆ (ಸಥ. ೩ ಬೆ: ಎರಲು 


ಪೆಅಭಾಗ ೫೮೪೭ ಪೆಜಸಾರಿಸು 
ಸುಳಿದುದು ದೀಪಶಿಖ ಪರಿಹ೦ಸಿದತಿಬಲದಬ್ಬರದ ವಿಷ್ಕುರತೆಗಂಜದೆ ಪೆಜವುಕ್ಕ (ಅ). ಮತ್ತೊಂದೆಡೆಯಲ್ಲಿ: ಬೇರೆಯಂ ಕಡೆಯಲ್ಲಿ : ಮಗಳೆ 
ವೂಣದೆನೆ ಥೆಜಹಿಂಗಿತಿಂ ರಜದ (ತವಕ. So ೭. ಕೆಲದೂರ ಬಂದಾ ಎಮ್ಮ ಕೊಟ್ಟ ಬ್ರತಂಗಳಂ ನಿಮ್ಮ ಮ್ಮ್ಮಂ ಬಸು ವಲೆ ಸ್ವೀ ಬ್ದ ನವ್ಪೊ ಜೈ ಪ ಜಷ್ಟ್ಯೂ 
ದಾರಿಯ ನಡೆದಲಸಿಕೆ ಹೆಜಿಹಿಂಗಲೆನುತ (ಪ್ರಶಂತ- ೩:೩೦), [ಣಂ ವೆಡೆ]ವಿಸ ುಡದಿರೆನ್ಬುಲ್ಲಿಗೆ ನಂದೆಎನ್ನಿ ಕೊಟ್ಟ ಬ್ರತೆಂಗಳಸೆನಂಗೊಬ್ಬ 
[ಪೆಜ್ಯ (ಎಪೆಜಗು) + ಖಂಗ್ಳು] ಸುವುದು (ವತ್ಮಾರಾ. ೧೩-೧೩) ; ಪೆಜಿಸೂತಪುಳ್ಟುಎಲ್ಲಿಯೊಳ ವಾಗವುಬಂಷೆ 


ಪೆಅಭಾಗ (ನಾ). ಹಿಂಬದಿ: ಹಿಂದುಗಡೆ ; ಹಿಂಭುಗ ; ಬಲ: 


ಪೆಜಭಾಗದಲ್ಲಿ ಬಂದಡಿಗೆಡದಂದೆ 


ತನ್ನ 


ವಜಿಯೊಳೆ ಪೂಯಿಸಿ ಮೂಲಮ್ಮೈೆಮಂ ಚತುರ್ಮುಖಬನಾಗಮವೇದಿಯಪ್ಪದಂ (ಅ3ಳಿ. 0೨-48): ಪಿತರರನೂಡಿ 
ಪಡಲ್ವಡಿ (೪: 11. ೧೩೮- ೮:5: ೪40). ([ಪೆಜ್ಚಿ (ಎಹೆಜಿಗಿ) + ಭಾಗ) ದಪ್ಪಿವೆ. ಬರಂತಪ್ಪಡೆ ಪೆಜವುಟ: ಪುಟ್ಟಿ ಬಳೆಯುತ್ತಿರ್ದ ದಿಕರರಹೂಡುವ 
ಪೆಜಮೆಟ್ಟು, ಹೆಜವೆಂ೬ ಟ್ಟು (ಕ್ರಿ). ಹಿಂದಕ್ಕೆ ಅಡಿಯಿಡು; ಹಿಂದೆ ಸ ಪಾರ್ವರ್ತವ ಕಂದರ ಪಾರ್ವಂಗೆ ಕೂಬನೊಬಯುರು (1ಸಾರೆ 
ಹಿಂಜರಿ : ಮುೂಗುರ್ಚಿದೆಮ್ಮೆವೋರಿಯಂ ಪೆಜಿಮೆಟ್ಟಿದ ತಗ ೪೭೩.೪) [ ಎಪೆಜಿವುಟ್ಕ] 
(ಉಪ್ರ ೬: 6೨ ಐ); ಪೆಜಮೆಟ್ಟಿ ತುಜುಗಿ ಮಿಗೆ ತಪ್ತಿಅ:ದಪ್ಪು |1| ಪೆಜವೆಣಾ' (ನಾ). ಬೇರೆಯ ಹೆಣ್ಣು; ಪರಸ್ತ್ರೀ: ಪೆಜವೆಣ್ಣೊಲ್ವಂಗ 
ವೊಡನೊಡನೆ ತವೆಸ್ಮೊಳಿಃ ಕತೆಯ ನುಂಡು _ಜಿುಗೆವೆಗ[ಣ್ಣ Jo: ಸಲ ಭ್ರ. ಮೇನಾಗದು (ರಂಖ. 6-6೧) ; ಬಿಳುಕೃವಂಶದೊಳಿಲ್ಲಿಯ:ದಿುನ್ನೆವರೆಗಂ 
೩-8), ಹೆಣಿಮೆಟ್ಟು : ಬಂಡುತ: ಬಳುಂಿುತಂ ಹೆಜವೆ:ಟ್ವಿ ಭೀತಿಯಿಂ ಬೇಡಿದರ್ಗಿಲ್ಲಿಂಬುದುಂ ಕಾದಿ ಸೋಲುದುಂ ಪೆಜಿಮೈೆೊಂ 
ಕೆಲಸಾರ್ಮ ವುಂಟಪದ ಗೋಂಟಿನೊಳು ಕುಳ್ಳಿರ್ದು (ಕಿರುರ- ರೇ. ೦೫-೨೦). ಡಿಸುವುವ0[ಕಾಕಾಂ- ಸ ತ್ರೆ 
[ಪೆಜ್ಯ ಸು + ಮೆಟ್ಟು) (ಗರಾಮು, ೨ ೭ ವ); ಏಗೆಯನ್ನುಂ ಪಜನೆಣ್ನಟಿಸುವನಂ ಶುಚಿಖೆ:ಂಬರ* 
ಪೆಅಮೆಯ* (ನಾ). ಮೈಯ ಹಿಂಭಾಗ: ಬೆನ್ನು; ನೆಜ್‌ಯೆ? ನವರ | 1೩|್ಣ್ಪಸಶಂಚೆಯುಂ ಅಶುಚಿಯೆಂಬಟ್‌ (ಶುಕತು- ೩೦-೦೬) - 
ಪೆಂಪಿಡಿದೆಡೆದೆ ಅಪಿಲ್ಲದೆ ಎರೆದ ಪಕ್ಕದಿಂ ಸೊರ್ಕು ತುಮಾ -ಪೆಅಮೆಯ್ಯ್ವ ಕ್ಕ [ಪೆಜ್ಮಿ (ಎಪೆಜಿತು) + ಪೆಣ್‌) 


ಮನೆರಡುವುನಆ್‌ ತರ್‌" ಭೂಭಾರವೆಂದೆ ತಆ:ಸಂದಾಗಳ್‌ (5೪೦. ೬-೨೦೪). 
[ಪೆಜ್ಕಿ (.ಐಪೆಆಗು) + ಮೆಯ್ಯ್‌,] 
ಪೆಣವಕ್ಕ (ನಾ). ಹಿಂದುಗಡೆ; ಹಿಂಭಾಗ ; ನರ್ಮದಾತಿಲಕದ್ವಿಪೇಂದ್ರವ:0 
ಪಣ್ಣಲ್ವೇಟ್ದು ತಾನಂಂ ಕೈಗೆಯ್ದು ಪದ್ಮಾವತಿಯಂ ಬರಿಸಿ ಪೂರ್ವಾಸನ 
ದೆ.ೊಳಾಕೆಯಂ ಕುಳ್ಳಿರಿಸಿ ಪೆಅವಕ್ಕವುಂ ತಾನಳೆಐಡಿಸಿವೊಡನೆ ಗಡಣಿಸಿ ಬಪ್ಪ 
ರಾಜಪುತ್ರರಿಗೆತ್ತಿದ ಸತ್ರಿಗೆಗಳಿಂದಂಬರತಳಂ ಪು:ಡರೀಕಷಂಡದಂತೆ 
ಕಣ್ಗೊಪ್ಪವಿನುಬೆ; (ಫೃಶ್ಕಾಸ್ತ. ೨೩ರ 5). [ಪೆಲ್ಮ (ಎಪೆಆಗು) 4 ಪ] 
ಪೆಜವರಿದು (ನಾ). ಬೇರೆಯ ರೂಪು. ಆಕಾರ : ಅಂತಃಕರಣವಮೆ 
ಪೆಜವರಿಜಾ:ತುದು ದಲ್‌ ತಿರುಮಶಾರ್ಯನೆಂಬೊಳ್ಳೆಸರಿಂದಿ೨ತೇ ತಿಳಿ 
ದಪ್ರತಿಬುನುಮೆಂತಪ್ಪ ರಹಸ್ಯಮಾದೊಡಂ ತೊಡರ್ದಿರ್ಕುಂ (ಕಳವ. ೫.೦೦೦). 
[ಪೆಜ್ಮ (ಎಪೆಆತು) 4 ಪರಿಜು) 
ಪೆಜಿವ್ರಬಸ, (ಕ್ರಿ) - ಬೇರೆಯಾಗಿ ಉಳಿ; ಮಿಗು : ವೆಅವುಬ್‌ದ ಮೂಜು 
ಮಿಜುಮಿಟುಅುಪ ಶಿಶಾಸ್ತ್ರಂಗಳಿಂ ದ್ವಿಜನ್ಮನ ನೊಸಲಂ ನೆಲಗೊಳ್ಳಿನ 
ಮೆಚ್ಚೊಡೆ (ಶಶ). ೦೨.೬೪). ಚ "ಣಿ (ಇ ಪೆಜಿತು) + ಉಲ್ಲ] 


೭೦ 


30 


ಪೆಅವುಟ್ಕೂ. ಪೆಆಉಬ (ನಾ). ೧. (ಗೃ ಹಸ್ಥನಿರುವ ಕಡೆಯಿಂದ) 
ಬೇರೆಯಾದ ಸ್ಥಳ: ಭಟ್ಮಾರಾ ನೀಮಿಲ್ಲಿಗೇಕೆ *೦ದಿರಿಲ್ಲಿಂದಂ ಪೊಜ 


ವಮೊಟಲೊಳ್‌ ಪೆಅವುಟ್‌ ಬಸವಿಯಿಲ್ಲಾ ಎಂದೊಡೆ (ತತ್ಮಾರಾ- ೨೭-೨೭). 
೨. ಬೇರೆಯ ಕಡೆ. -ಎಡೆ: ತದುವಪ 'ಗತಮಧ್ಯಮೈಶಕತ್ವ ದೊಳಲ್ಳುಂ 
ಪ್ರಾಯದಿಂದಿಕಾರವಖಕಾರಂ ವಿದಿತಸ್ವರೂಪಲೊಪ ವ ದಂತೆ 
ಪೆಣವುಬಯೆೊಳು ಪ್ರಕೃತಂತ್ಯದೊಳಂ (೧ ವ್ಯಾಪ. 902); ವರುಣನೆಂಬ 
ನೈಮಿತ್ತಿಕನಂ ಕರೆದು ಬೆಸಗೊಳ್ಳುದುವಾತಂ ಜು 
ಪೊರ್ವಂ ಪೆಅವುಟ್‌ ಬಳೆದಪನೆಂದು ಬಗೆಯೊಳ್‌ ಪಗೆಯನಿಕ್ಕಿ ಪೋಗೆ 
(ರನ. ೩-೬೬ 5), ಪೆಜೀಉಟ : ೩. (?) : ತಿರ್ದಲಿಕೆ ಬಂದ ಶಕುನ 
ಮುಲ್ಲಿರ್ದಂತಿರೆ ಪಲವು ತಿರ್ದೆ ವೆಅಖಬಟ೨ ಲಾಭಂ ಶಿರ್ದಿದದುನಯಂಗೆ 
ಪೊರ್ದದು  ಫಲಮಂತದಕ್ಕೆ ಕಡೆವೊಿಗಶುಭು (ಲೋಕೋಶ. ೦೨.೬): 
ಆರಂಬದ, ಫಲವಂಂಟೆಂಬುವಂ ಪಡೆದ ಧಾನ್ಮರಾಶಿ ಪೇಲ್ವಂತೆ ಧರ್ಮದ 
ಫಲಮನೆಯ್ದಿ ದೀ ಸಂಪತ್ತೆ ಪೇಟ್ದಿಪ್ಪು ದದಜ್‌ೊಳ್‌ ನೀಂ ಬಗೆದು ನೋಡಿ 


35 


ದೇವಕಿಯ ಮಗ 


40 


ಪೆಜಮೋಗು, ಪೆಜಿಹೋಗು (ಕ್ರಿ). ಹಿಂದಕ್ಕೆ ಹೋಗು : ಮರಳು: 
ಅಜಮೋ ನಿಸ್ನೇಹನೆನ್ನಂ ಹಿ:ಂಗ್ಭಹಕದೊಳಂತಿರ್ವಳಂ ಕಂಡು ಬುತ್ತೆಂ 


ಪೇಂವೋದಂ (ಕಾರಂಉ. ೩೮೦). ಪೆೇಲಹೋಗು ಸೆ 
, . ೬ ಪೆಜಯೋದುದುದುಂ. ನುಣ್ಣಿತೆಂದ:ಂ. ಪ ಪಂದೆಗೆಯೆಸಿಂದುಂ .- ಈ 
೧೩ ಅಪಸರಣಕ್ಕೆ ಪೆಸರ್‌" (ಕಠಸಾ- ೭೨-೬೪೪). 


[ಪೆಜ್ಮ (ಎಪೆಜಗು) 4+ ಪೋಗ್ಕು (ಎಪೋ,)) 
ಪೆಅಸಾರ್‌, ಪೆರಸಾರು. ಪೆಜಿಸಾರು. ಹೆಜಿಸಾರ್‌, ಹೆಜಿಸಾರು (ಕ್ರಿ). 
ಹಿಂದಕ್ಕೆ ಹೋಗು; ಹಿಂದೆ ಸರಿ: ಹಿಂದೆ ಸಾರು: ತಂಬುಲಿಗರ್‌ ನಂಬು: 
ಗೆಟ್ಟವರಂತೆ ಪೆಜಿಸಾರೆ (ರರ್ಮಾನ್ಮು. 3-೬೪): 
ಕೂಡಿ ಪೆಜಸಾರ್ದು ಕೊಂದು ಹೋದನ ರೂಹ 
ಪೆಳಅ್‌ ಪೆಜಸಾರ್ದವೆಯೋಗ? 


ped 
ಸಿರಿ 


ಅದು ನನ್ನನು 
ನಟ೨ಯೆ೨( ನೋ ಸತ. RS 
ಸ್ಮೂಸ್ಲೆ ಪಗೆ ಸರೊಳ್‌ ಮುಗಿದಪೆಯೋ 
(ಬತ ಪ್ರಿ. ೩-60). ಪೆರಸಾರು : ರಾಮಚರಿತಾಮೃ ತಂ ರಮಣೇಯತರ 
ಭವತ್ಕೋವುಲಸುವಾಣಿಯಿ:ಂ  ೯ಲಿತಮಾದಡೆ. ಶ್ರವಣ ವ 

ಸಾಮ್ರಾಜ್ಯಮಂ ಸವಿದು ವೆಶಸೂರದೆನ್ನ ಮಾನಸ ಮಹೇಶ (ತಂಕಾರಾ` 
3-0-೩); ಮೃತ್ಯು. ಓ. ನನ್ನ ಮೃತ್ಯು! ಬಾ, ನಿನ್ನ ಶ:ಖನಾದದ ನಿರಾತಂಕ 
ನಿರುಪಾಧಿಯಲಿ ನಿದ್ದೆ ಪೆರಸಾರಿರುವ ರಾತ್ರಿಯಲ್ಲಿ (ಸಂಕು. 
ಪೆಟಸಾರು : ಪರಿಮುದು ಪಾಡಜ:ದು ತಳಮೇಲ್ಗಳೊಳಗೆ ಪೊಯ್ತು 
ಪಣಿಸಿ ಪೆಏಸಾರಿ ಮುಂಬರಿದು ಗದೆಗಳು ತಿಶುಪಿ ಭುಜಸ್ತ್ಮ್ವಿದಿಂ 
ತೋಟ್‌ದರ" ಘನಗದಾಯುದ್ಧವಃಂ ಸಂಗರದೆೊಳು (ಕಟಫು. ೦೬- ೨೩) - 
ಹೆಆಸಾರ್‌ : ಇರವಂತಿಯ ಮಾಲೆಗಳು ವಿಳಾಸಿನಿಯರ ಕಯ್ಕೊಳ್‌ ನೀಡಿ 
ಹೆಳಸಾರ್ದು (ಕಂಂರ: ಕೆಲಸಾರಿ) 


ನಿಂದು ಬೆಸನಾವುದೆನಲು (ಹತಕಾ. ೩-೨). ಹೆಚಿಸಾರು : ನಿಮ್ಮ ತೇಜವ 


೯೪-೦೮6)- 


೦೬-೦೦೦); ಹೆಅಸಾರ್ದ [2380 * 


ನೋಡಲೆಂದು ಅಸಂರಿ ನೋಡುತಿರಲೂ ಶತಶಕೋಟಿಸೂರ್ಯರು 
ಮೂಡಿದಂತೆ ಇರ್ದುದಯ್ಯ (ಅವವ. ೦೬೩-೭೩೬); ಥಟ್ಟುಗೆಡಹಿದ 


ಕರ್ಣನನು ಕೈಮುಟ್ಟದಿರು ಹೆಜಿಸುರು ಪಾರ್ಥನು ಕೊಟ್ಟ ಭಾಷೆಯ 
ಮಣಗ?ದೆಲಾ ಕೈತಪ್ಪ ಮಾಡದಿರು (ಳುವ್ಮಾಕ- 0೨-೨); ನೆಲ? ಲಕ್ಷ ಪರಿ 
ಪಾಯದಳದ ಮನ್ನೆಯ ಸೋತು ಹೆಜಸುರಿದನಲ್ಬಬಲಕೆ (ಕಂಠಂ. 


ನೆಗಬ್ಬು ದೆಂಬೀಯೋಜೆಯನೀ ನೆಗಟಕ್ಕಿಯುು ಪೆಜಉಲ್‌ಯ(ಮಂ)ಳ್ಕು ೦೭೨೬೭) - ಪೆಟ (ಐಪೆಆಗು) + 7ರ] 
ಮೆಂದು ಭ್ರಾಂತಿಸದಿರು (ತಾ, 330-0೬ 5). 'ಅರೆೇಉಲ್‌' ಹೋ. | ಕ ಪೆಆಸಾರಿಸು (ಕ್ರಿ). ಹಿಂದಕ್ಕೆ ಸರಿಸು ; ದೆ ಹೋಗುವಂತೆ 
[ಪೆಜ್ಕ (-ಇ ಪೆಜತು) 4 ಉಬಕ್ಶಿ) ಮಾಡು : ನೀರೆಂಬ ಸಃ ಅ ಪೆಜಸಾರಿಸುತುಂ ಪುಳಿನಮೆಂಬ ಜಘನ 


ಪೆಜಸಾರು 


ಸ್ಮಳಣಂ ನಾರಿಯನೊಲ್‌ ನದಿ ಮೆಜತಿಗುಂ (23ರಳ್ಳಿ. ೪-೬೪), 
|ಪೆಅಸಾರ್‌ 4 - ಇಸು] 
ಪೆಜಸಾರು 'ಖೆಟಿಸಾರ್‌' ನೋ. 
ಪೆಜಸಾರ್ಚು (ಕ್ರಿ). ೧. ಎ ಪೆಜಸಾರಿಸು : ಅಡಪಮನತ್ತಲೊಯ* 
ಡವಕೆಯಂ ಕಳೆ ಸೀಗುರಿ ಬೇಡ ಬೀಸದಿರ್‌ ಕೊದೆಯಂ ವಿಡಂಬಮೇಕೆ 
&ರಿಗನ್ನಡಿಯಂ ವೆಜಸಾರ್ಚು (ಶೃತ್ಮೃಶ್ರು. ೧೩-೪೬). ೨. ಕಡೆಗಣಿಸು : 
ಮಜುವಲಂ ಕಿಆಪಿರಿದೆಂಬೆಣಿಕೆಯಂ ಪೆಅಸಾರ್ಚಿ ವೆರ್ಚಿದ 
ರಕ್ಕಸವಡೆಗಿದಿರ್ಚುವಿಂದ್ರಾಚ್ಕುತರಂತೆಯುಂ . . 
ದಟದುಬಿವಾಯು್ತು (260. ೨.೪೪). 
ಪೆಅಹೋಗು *ಪೆಜಿವೋಗು' ನೋ. 
ಪೆಆ*ಸು, ಹೆರಿಸಂ. ಹೆಜೌ್‌ಸು (ಕ್ರಿ). ಪ್ರಸವವಾಗುವಂತೆ ಮಾಡು : 
ಹೆರಿಗೆ ಮಾಡಿಳ೨ : ದೇವಕಿಯಮಳು ಪೆತ್ತಳ" 
ಹರಿಯ ಬೆಸದಿಂದಂ ಮಾಯಾವಿ ಪರಿತಂದು ನೈಗಮದೇವಂ ತಂದಿಕ್ಕೆ 
ವಂದೆ ಮಾಯಾಶಿಶುವಂ (6ರ೯ನೇ. ೭೩-೨೪). ಹೆರಿಸು : ಸೂತಿಕಾಪರಿ 
ಪಾಲಿತಾ-ಅನೇಕಮಂದಿಯಂ ಹೆರಿಸಿದುಥಾ ಸೂಲಗಿಶ್ತಿಯರಿಂ ರಕ್ಷಿಸಲ್ಪಟ್ಟ 
ವಳೂಗಿರುವಂಥಾ ಆ ಗರ್ಭಿಣಿಯು (ಉಟ. 3-೦-೬೭ ನ). ಹೆಜ್‌ಸು: 
ಬಜ್‌ಯ ಮಾತೋ ಚಾಪವಿನ್ಯದೊಳಅಜ*ತವುಂಟೋ ಹೊತ್ತುಗಳೆಯದೆ 
ಹೆಜ:ಸಿರೇ ನಾರಿಯನು ವಿಮ್ಮಯ ಬಾಣಗರ್ಭಿಣಿಯ (ತವಾ. ೪-೬೪) ; 
ಪುಲ್ಲೆ ಗರ್ಭದಿ ಬೇನೆವಡೆದು ಹೆಜುತಲಿರೆ ನಿಲ್ಲದೆ ಪೆಇ್ತುಲಿ ಕಂಡು ಸಲ್ಲೀಲೆಯಿಂ 
ಮೈದಡಹಿ ಹೆಜ್‌ಸುತಿರ್ದುದೆಲ್ಲನನೇನುಸುರುವೆನು 
[ಪೆಜು, *-ಇಸ್ಕು] 
1° ಪೆರ್ಮು. ಹೆರ್ಕು. ಹೆಚ್ಮು (ಕ್ರಿ). ಪೆತ್ತ. ಹೆತ್ತ, (ಭೂತಕೃ). 
ತ್ತು. ಹೆತ್ತು, (ಭೂತನ್ಮೂ). ೧. ಪಡೆ: ಹೊಂದು: ವಿತತಶ್ರೀ 
ಂಪತ್ತಂ ಶತವುಖನವೃಣಾಸುಭಾವನೊಲವಿ ಪೆತ್ತಂ (ಕಂಠಾ- ೨-೪೪) ; 
ಗೂರ್ಗಳುಮಂ ನಾಬ್ಗಳುಮಂ ತೆ೧ಬಲ್ಲೂ ಬೈಕಂದಿರಿದೆಲ್ಲಿಯಾನುಂ ಪೆತ್ತುಂ 
ಪೆಜದೆಯುಮಿಂತು ಬಾಟುತ್ತಂ ಪದಿನೈದು ಪದಿನಾಜು ವರುಷದ ಪ್ರಾಯ 
ದಾತನಾಗಿ ವೈದಿಶಮೆಂಬ ಪೊಬಲ್ಫೆ ವರ್ಪೊು 
ಅದೇಂ ಗಗನಮಂಡಲಂ ನೆಜಕಿಯೆ ಶೋಭೆಯಂ 


ದಿ ವರ್‌ 


. ತೆಲೂ2:ಗಪಾಳೆಯವುಂ 
(ಪೆಜ್ಯ (ಎಪೆಜಗು) + ಸಾರ್ಚು,] 


(ಅನಂತ. ೩-೬೪) - 


ಪೆ 


೩.೫ 


24, 


(ವಡ್ಮಾರಾ, ೭೬-೨0) ; 


ಪೆತ್ತುದೋ (ಆಂ: 


೭.೩೪. ೨. ಗಳಿಸು: ಸಂಪಾದಿಸು: ದೇವರ ಪರಿಯೆಂದಿನಂದ 
ವಲ್ಲಿಂದೊಂದು .,. ಪರಮಲಾಭವ ಪೆತ್ತ ಠರೀವಿಯೊಳಿದೆ (ಕರತ. ೪.೪); 
ಲಾಭವಷದೆಡೆಯೊಳ್‌' ಪೆಜವೇಟ್ಯುಮೆಂಬುದನ*  ಕಂಡಜಾತು. ಇನ್‌ 
ಮುಂದೆ ನೀವ್‌ ಕಳ್ವಿರಂತೆ (6೦4ಸೂ. 08-೨66), ೩. ಹೊಣೆ 
ಯನ್ನು ಒಪ್ಪಿ ಕೊಳ್ಳು ; ಹೊರು: ಅಸ್ನಳಂಅರಸರಾ ಬೆಸಸಿದೊಡೆ 


ಲ್‌ೆ 

ಟೆ [4] ; 

ಷೆತ್ತುರ್ಬಿ ಬಲಮಾ. ಇಳಿ ಎಅದು ಬಿಟ್ಟರ್‌ (ಎಳ. ಸ (5). ಶಳಂಂಣೆ. 
6೬೬; ಸು. 800) : ಮಿಕ್ಕ ಬೆಸನಂ ತ್ರೈಳೋಕ್ಕಮಲ್ಲಂ ಜಯಶ್ರೀಗೇಹಂ 
ಕುಡೆ ಶಾಚಗುಣೆ ದಕ್ಷಂ ಸ್ವಾಮಿಭಕ್ತಂ ಯಶಶ್ರೀಃಾವಾಸ 
ಮೆನಲೈೆ ಸಂದ ನರರಾರ್‌ (ನಾಂದೇಡ್‌ ೩- 0೨; 1007): ೪, 


ಅ 
ಪ್ರಸವಿಸು: 


ಪೆತ್ತು 
ಜರೆ . 
ಮಟ 
“ ಪೆಜುಉಪಲಬ್ಮೌ (ಸಂಪಾದಿಸು). ಪ್ರಸೂತೇ ಚ” 
(6ನುರಾ) : ಮತ್ತಾತನಿಂ ಬಟ್‌ಯಂ ವಪೆಣ್ಣೂಸುವಂಂ ಪೆತ್ತೊಡೆ ಆಳಿಗೆ 
ವೀರಶ್ರೀಯೆಂದೆ” ಪೆಸರನಿಟ್ಟು ನ್ನಾಭಿ 


(ವತ್ನಾರಾ, ೧೦೬-೧೩೫) ; ಭಾಸನ 


ರಾಜಾಂಗನೆ . . . ತಿಗ್ಮಕರನುದಯದೊಳ್‌ ವುತ್ರನಂ ಪೆತ್ತಳಾಗಳ್‌ 
(ಅ೨ಫು. ೭೩೬) : ತರುವೇ ಪಣ್ಣಿಳ ಮೆಲ್ಲೆ ಮಾತೆ ವಿಷಮಂ ಪೆತ್ತರ್ಭಕಂ 
ಗೂಡಿಸಲ್‌ ಹರ ಕೊಲ್ಲಲ್‌ ಪರ ಕಾಯ್ವನೇ (ಸೋವೇಕ. ೨೪). 
೫. ಸೃಷ್ಟಿಶು ; ಉತ್ಪಷ್ತಿಮಾಡು : ದ್ಯುನದೀಕಂಜಾಳಿಗೆಬ್ರರ್ಪಳಿ 
ಸಮುದಯಮೋ, . .ಶಿಗ್ಮನಿಬೂಘೋವ್ವೀಜಮಂ ತೂಳ್ಳಿ ಸಲನಿಲಪಥಶ್ರೀ 


ವೆಜುತ್ತಿರ್ಪ ಭಾನೀಕಿನಿಯೋ ಪೇಬಕಿಂಬಿನಂ ಪೊಣ್ಮಿದುದೆಸೆವಸಿತಶೋತ್ತಾನ 


೫ರ೪ಲ 


40 


ಪೆಜ್ಕು 


ಮೇಘಪ್ರತಾನಂ (ಕುಸುತೂ. ೬-೪) ; 


ಮಗನಂ 


ನಡುಗಣ್ಣಿನಿಂದ ಬೀರನ ಪೆತ್ತು 
ಕಳುಪೆ (ತಂ. ಪೆಅದಂಗೆ ಸಗ್ಗಿಗರ್‌ ಬಾಗಿಲಂ 
ತೆಅಯರೆಂಬರಲ್ಲೆ | (ಕಾತೂಕ್ಕ. 009-2೭೩). ೬. ಹೊರಸೂಸು ; 
ಹೊರಚೆಲ್ಲು : ಬೀರು: ಕಡುವೊಗರಂ ಪೆಜುವ ದೊಗಂ ಸುರ್ಬಡರ್ದ 
ವಾಳಾಗ್ರಂ ಮುಂದುಜುವಾಯ್ಡ ತವಕಮೊಪ್ಪುವ ಕುಜುಖಿನ ಕುದುರೆಗಳ 
ನಾರ್ಮ ಬಿಟ್ಟರ್‌ ಸುಭಟರ (ದಕಕು. ೨-೦೪). ಪ. (ಪ್ರಾಣಿ, 
ಪಕ್ಷಿ, ಮುಂತಾದುವು ಮರಿ, ಮೊಟ್ಟೆಗಳನ್ನು) ಇಡು: ಹಾಕು: 
ತಶ್ತಿಗಳಂ ನೀಂ ಪೆತ್ತಂದು ಚಿಂತಿಸಿಕೊಳ್ಚೆ೦ (ಶಂತತಂ. ೦೩6-0೨). ೮. 
ದೊರಕು ; ದೊರೆ: ಲಭ್ಯವಾಗು ; ಜನನಪ್ರಸ್ತುತಕಾಲದೊಳ್‌ ಸ್ವಭವ 
ನದ್ರೇಕ್ಯಾಣನಗ್ಗೋತ್ತಮಾಂಶ ನವಾುಶೋಪಗತಂ ಸಕೃದ್ಧ್ವಿಗುಣಮಂ 
ವಕ್ರಸ್ಥನಾಗಿರ್ದೊಡಕ್ಕೆ ನಿಜೋಚ್ಚಸ್ಮಿತನ:ದೊಡಂ ತ್ರಿಗುಣಮಂ ತಾನೀಗುಂ 
(ತಿ. 6.೩). ಪೆರ್ಕು: ೪: ಲಕ್ಷ್ಮಣಂ ಶತ್ರುಫ್ನರೆಂಬವಳಿಮಕ್ಯಳ್ಗೆಳಂ 
ಪೆತ್ತಳ* ಸುಮಿತ್ರೆ (ಕ್ರೀರಾವೂ, ೧೬-93೨). ಹೆರ್ದು: ೪. ಈ ರೀತಿಯಾಗಿ 
ಕೆೊಲೆಗಿ:ಡುವಾಡಬೆ ಕಾದ ಮಕ್ಕಳನ್ನು ಹೆರುವ ಬಸಿರು ಬೇಡ (ಎಂಕ: 


೩-೧೩) ಕ 


೩೯) : ಹನ್ನೆರಡು ಹೆತ್ತು ಎರಡು ಉಳಿಸಿಕೊಂಡಿದ್ದ ತಾಯಿ ಅವಳು. 
ಸತ್ತರೆ ಇನ್ನೊಂದು ಹೆತ್ತೇನು ಎನ್ನುವ ಎದೆಗಾರಿಕೆ ಅವಳಲ್ಲಿತ್ತ! 


(ಮುಂಗಾಮ. ೨೩)- ಹೆಟ್ಟಿ: ೪. ಭರತಸಂತಾನಕ್ಕೆ ಕುಮಾರರ ಹೆಅ:ವೆ ನಾ 
ಗರ್ಭವ ಧರಿಸಿದೆನು (ಕುಪ್ಮಾಅ. ೪-೪೪): ಅರಗಿಳಿಯೆಂಬಂತೆ 
ನುಡಿವಳು ಕೋಕಿಲಸ್ವರದಿಂದೆ ಕೂಗುವಳೊಡನೆ ವೆ ಇರೆವಳು ಪೆಣ್ಣುಂಬಿಯೆನೆ 
ಹೆಜಲಂಜಿದೆ ನರಳುವಳೆಬುಜಾಯತನಂಕ್ಷಿ (ವೋತತ ೧೭.೧೪)- ೫. ಹೆತ್ತು 
ನಿನ್ನೊಡಲಿಂಗೆ ತಂಪಿನ ತೆತ್ತಿಗನೊ ದೆಃಣ್‌ ಬಹಳತಾಪದ ಮುತ್ತಯನೊ 
ಕುರುರಾಯನೆಲೆ ಧೃತರಾಷ್ಟ್ರ ಕೇಳಿಂದ (ಕ:ಪ್ಯಾಶ್ರೋ, ೪-೨): ಸಾಮಾನ್ಯವೆ: 
ಮನದ ಉತ್ತಮಿಕೆ ಲೇಸಾಪ್ತನಹ ಹಗೆ ಸತ್ತನಿ:ತನೆ ಕಯ್ಯ ಮಕ್ಕಳೆ 
ಹೆತ್ತರೀತನ ಹೆನರಿಡಬುಬೇಕೆಂದನಾ ರವಿ (ತೊರೆ. ೪-೩-೨೦). 
೬. ಆಂಗಜ ಪಂಚಫಣೆೋರೆಗನಾ ದಿವ್ಮಾಂಗದೆಇಳುವ್ನದಿಸಿದ ಕಿಜ:ಮುತ್ತಿನ 
ಜಂಗುಳಿಯಂ ತದ್ವದನುಗಳಿನೋವದೆ ಹೆಜುವಂದದೊಳು (ಇದುಕಾ, 6೨೩೭), 

ಪೆತ್ತ ಜಯನ್‌ - ಜಯವನ್ನು ಹೊಂದಿದವನು ; 
ಸೇನ್ಹ ಕ ಬಣೋಭಯುದೇಶದಾ ವಿ:ರಾಪುರುಷಸಮಕ್ಷದೆ ಕೇಕಯ ಪಲವರೆಂ 


ಎಸ್‌ ಸದೆ 
ಮುುನ್ನಿಂದಾ 


nn 
[ಕ 


ಕನದೆಜಂದು ಆ 


[ad 
ಡೆ 
ಸ ಟ್ಲು ಪಲ್ಮಡಿಉಂ 
$ 


ಪೆತ್ತ ಜಯುನಾ 
ಮುಟಿನಿವಳ್ಳಿಉಂ ೦೯೩೬. 0೬-೦೦: ಸು. 4c). 
ಪೆತ್ತ ತಂದೆ. ಹೆತ್ತ ತಂದೆ ಇ ಜನ್ಮ ನೀಡಿದವನು ; ಹಡೆದ ತಂದೆ ; ಜನ 
ಸತ್ಯದೇವನ ಪೆತ್ತ ತ ತನ 

ಕ೦ಡು (ತಾಫುಂಫು. ೬೩): ಗಂಧೆ:ಭಗಮನೆ ಚಿತ್ತವಿಸು ನಿನ್ನಯ: ಹೆತ್ತ 
ಬೀಳ್ಕೊಟ್ಟ ಧೂರ್ಜಟಿಗೆ ಸಂದೇ ಹವಿಲ್ಲದೆ ಶರಣೆಂದು ಬರ್ಪೆವೇಳೆ: ದೆನಲವಳು 
ಒಗ್ಗಿದಳು (ಕೋತತ.೨೩ 6). ಪೆತ್ತ ತಾಯ್‌. ಹೆತ್ತ ತಾಯ್‌. ಹೆತ್ತ ತಾಯಿ, 
ಹೆತ್ತಾಯಿ - ಹಡೆದವಳು: ಹಡೆದ ತಾಯಿ: 


ಜನಕನುವುಂ ಪೆ ತಾಯುಮಂ 


ಬಾಳ 


11 
ಕೊಟಸ್ಸಾರ್‌ (ಮಿ. 


ಲಿಟಲ್‌ ಎಲ 
ವುಗನನಜಳುತ್ತುಂ ಬಂದಲ 
pe 
[2 


ತಂ 


ದ್‌ 


ವನಿತೆಯುಮಂ ನಂಟರುಮಂ 
ಮನಮುರಿದು 


ತನಂವಂ ತಂದೊಡ್ಡಿ (ರವರ್ಷಿಎತ್ತಿ- ೬-೬೪); ಹೆತ್ತ ತಾಯಂ 


ವ್‌ ದ್‌ A 
ತೆ ವ Cot pe) 
ದೂ ಬ ಕ್‌ 


1 
$) 
ft 
2 
Fag 
ಲ 
ಆಟ 
ಲ್ಯಾ 


ಬಾಂಬರೆ (ಷತಕಾ- 6 ೬೬); ಹೆತ್ತ ತಾಯಿಗೆ ವಂದಿಸುತ ನಾಂ 
ಕ ಪೆಯಂ ಪಡೆದು 
ಹೆತ್ತಾಂ. ನೆ 

(ಶ್ರೀಕೃಶಾ. 3). ಪೆತ್ತ ಮಗ, 
: ಸ್ವಂತ ಮಗ: ಕೃತಂ೦ಂತನುಯ್ದ 
ಸುತರಂ ಪಡೆದೀಯೆ:ಮುಗೆಂವು ಕಾಂತೆಯರ್‌ ನುಡಿದಪರೆನ್ನ ಪೆತ್ತ ಮಗನಂ 
(68ಪು. ೦೦-೩೨): ಹೆತ್ತ 
ವಂಗನಂತೆಯೇ ಅವನನ್ನು ಸಾಕಿದರು (ರೂಂ). ಪೆತ್ತಯ್ಯ, ಹೆತ್ತಯ್ಯ-೧- 


ಹೆಣ್ಣು, 


ಹೆತ್ತ ತಂದೆ: ಆರ್ಮೊಗನಂ ಪೆತ್ತಯ್ಯಂ ಕೂರ್ಮೆಯಿನುಸುರಲೈ 
ಸಂತಸದಿಂ (ಕ್ರೀರುಕಾ. ಖಿ; ಆ ಕಣ್ಣೆಅವಾದ ನಿಕ್ಷೇಪವ ದೃಷ್ಟಿ ಮುಟ್ಟಿ 
ದಡೆ ಅಲ್ಲಿ ನಮ್ಮ ಹೆತ್ತಯ್ಯನ ಹೊಳವ ಕಂಡು ತಳವೆಳಗಾದನು ಕಾಣಾ 
(ರೇರಾನ- 04-30)- ಪಿ. ತಂದೆಯ ತಂದೆ ; ಅಜ್ಜ ; ತಾತ: ಬಸವನಾಲ 
ವಿದೆಂಬುದೇತಕೆ ಹೆಸರು ಬಂದಿತ್ತುಸುರಿ ನೀವೆನೆ. .. ಒಸೆದು ಹೆತ್ತೆಯ್ಕೆಂಗ 
೪ಿಂದಾಲಿಸಿದೆನೆಂದೆಮ್ಮಯ್ಯ ನೊಲವಿಂ ಶಿಶುಗಳಪ್ಪೆಮ್ಮೆಲ್ಲರಿಗೆ ಹೇಳಿದನು 
(೦ಸಫು. ೩೨-೦೯); ನಮ್ಮ ಹೆತ್ತಯ್ಯನು . . . ನಮ್ಮನ್ನು ಕೂರಿಸಿಕೊಂಡು 


ಪ್ರಸ್ತಾಪ ಬಂದಾಗ ಹಳೇ ಕಥೆಯನ್ನೆಲ್ಲಾ ಹೇಳುತ್ತಿದ್ದರು (ಈಡತುರಾ- 
00೬). ಪೆತ್ತವರ್‌, ಪೆತ್ತರ್‌, ಪೆತ್ತವರು, ಹೆತ್ತವರು. ಹೆತ್ತೋದು 


(ಬಹುವ) -೧. ಪಡೆದವರು : ಹೊಂದಿದವರಂ : ಇತ್ತರ್ಗಿತ್ತ ಧನ 
ಮೇನದು ನಿಲ್ವೂಡಿ ಮುನ್ನಮಿತ್ತರೆಲ್ಲಿದರರಿವರೀಯೆ ಪೆತ್ತವರುಮೆಲ್ಲಿದರಾ 
ಧನಮೆಲ್ರಿತಿಂದ್ರಜಾಲದ ಸಿರಿಗೇಕೆ ಮೆಲಬ್ಬಡುವಿರೆಂದೊರೆದಂ ಕವಿಕುಂಜ 
ರಾಂರುಶಂ (ಗರಾಯು. 0-೩8)- ೨. ಹಡೆದವರು ; ಜನ್ಮ ನೀಡಿದವರು; 
ತಾಯಿ ತಂದೆಗಳು : ಜಿನಪೂಜೆಗಳಂ ಮಾಡದೆ ಮುನಿಗಳ್ಳಾಹಾರ 
ದಾನಮಂ ಮಾಡದೆ ಭೋಂಕನೆ ಪೋಗಲಾಗ ಮಗಳೇ ಮನಕತಮಂ ಮಾಡಿ 
ಪೆತ್ತವರ್ಮಣ:ಗುವಿನಂ (ರರ್ಮಾನ್ಮು. 4-339): ಬೇವಸಂಗಳಿಲ್ಲದುಆ ಸದಾ 
ವಯಸಿ ನಿಂದಲೆಸವ ಕೋವಿದಂಗೆ ಪೆತ್ತರಿತ್ತರೆನ್ನ (ಮಹಾರೇ, ಬ. ೦೫೦-೨); 
ತಂದಪಂ ಕುಲದ ಕೀರ್ತಿಗೆ ದಿವಾದೀಪ್ತಿಯಂ, ಮೇಣೆನ್ನನೊಲ್ಲು ಪೆತ್ತರ್ಗೆ 
ಸಂತೃಪ್ತಿಯೆಂ! (೭ತ್ತ್ರಾಂಗ. ೬೦-೦೬9); ತನ್ನ ಪತ್ತವರು ಮಿಗಿಲು ತನ್ನವ 
ರೊರ್ಳ ತನ್ನ ಪೆತ್ತವರಿಗೆ ಮಿಗಿಲು ತನ್ನಿನಿಯನ ಪೆತ್ತವರು (ಹಂ. ೯-9): 
ಹಳಿವು ಹೊದ್ದದೆ ಹೆತ್ತವರು ಮಕ್ಕಳುಗಳೆಂಬೀ ಬದುಕು ಮಾಣದೆಯೆಳಸಿ 
ಕೊಂಬಂತಾಯಿತೆಂದಳು ಪಾಂಡವರ ರಾಣಿ (ಕುವ್ಮಾಂ. ೨-೩); ಹೆತ್ತವರಿಗೆ 
ಹೆಗ್ಗಣ ಮುದ್ದು, ಊಡಿದವರಿಗೆ ಕೋಡಗ ಮುದ್ದು (ಗಾರಿ) ; ನಿತ್ಯಾನಂದ 
ರಜತಾಚಲವಾಸನೆ ಭಕ್ತವತ್ಸಲ ಭಾಳನೇತ್ರ ಹೆತ್ತೋರ ಮನೆದೈವ 
ಶ್ರೀಮೈಲಾರಗೆ ಹಸ್ತವ ಮುಗಿದು ವಂದಿಸುವೆ (ಶಂದ್ರಶಾ. ೦-೩). 
ಹೆತ್ತ ಕರುಳು ಇ ೧. (ಆಲಂ) ತಾಯಿಯ ಕರುಳು ; ಮಮತೆಯ 
ಹೃದಯ: ಹೆತ್ತ ಕರುಳುದ್ದರಿಂದ ಮಗಳ ಸಂಕಟ ನೋಡಲಾರದೆ 
ಆವಳು ಕೂಲಿಕೆಲಸ ಮಾಡಿ ನಾಲ್ಕು ಕೂಸು ಸಂಖಾದಿಸಿ ಸಾಕುತ್ತಾ 
(ಕೂ). ೨. ತನ್ನಿಂದಾದ ಸಂತಾನ: ಮರ್ಕರ, 
ಅಕ್ಕರೆಯ ಮಕ್ಕಳ, ಹೆತ್ತ ಕರುಳನು ಮರೆವೆನೆ? (ಹೊಂಗಳು. ೨-೯೪). 


ಹೆತ್ತಪ್ಪ = ೧. ಹಡೆದ ತಂದೆ. ೨. ಅಜ್ಜ ; ತೂತ: ಶತಬಲನೆಂಬ 
ಒದು. ಹೆತ 


ಇದ್ದಾಳೆ 


ಹೆತ್ತ ಬಹುಕಾಲ ರಾಜ್ಮವನ್ನೂಳಿ ಅಂತ್ಯದೊಳ್‌ ರಾಜ್ಯ 
ಭೋಗದೊಳ್‌ ನಿಸ್ತ ೃಹನಾಗಿ ನಿಮ್ಮ ತಂದೆಯವರಿಗೆ ರಾಜ್ಯವಂ ಕೊಟ್ಟು 
ಅನಶನಾದಿ ಯೋಗದಿಂ ತನುವಂ ತ್ಯಜಿಸಿ (ಫ್ರರುತ. ೨೨). ಹೆತ್ತ ಮನೆ 
ಬಾಣಂತಿಯ ಮನೆ ; ಹೆರಿಗೆ ಮನೆ ; ಸೂತಿಕಾಗೃಹ : "ಅರಿಷ್ಟಗೃಹಂ, 
ಕ್ರ ಮನೆ? (ಹಾಯು. 6೨-೩98). ಹೆತ್ತ 


ವ್‌ 
ಪ್ರಣ 


ಮುತ್ತ ಇ ಹೆತ್ತಪ್ಪ ೨ ; ಛತ್ರ ಚಾಮರ ಹೆತ್ತ ಮುತ್ತರ ಬಿರುದ 
ಬಿಟ್ಟಳುತಳುತಲೋಡಿದನು (660. ೩೬೨-೪೦)- ಹೆತ್ತಮ್ಮ ೧. ತಾಯಿ ; 
ಆಮ್ಮ ಹೆತ್ತಮ್ಮನಿಗೆ ಹೆಗ್ಗಣವೂ ಮುದ್ದು (ಇಕರೆ. ೧೩೩). ವಿ. 
ತಂಯಿಂಯ ತಾಯಿಂ ; ಅಜ್ಜಿ: (8). ಹೆತ್ತ ಸೂತಕ ಹೆರಿಗೆಯ ಮೈಲಿಗೆ; 
ಪ್ರರಂಡ ಸೂತಕ ಹತ್ತು ದಿನಗಳಿಗೆ ಪರಿಹಾರ ಮೃತ್ಯುಸೂತಕವು 


ತ್ನ 


0D tL 


ದ್‌್‌ 
ಲ್‌ 


ಕೆ ಯಣಸೂತರವು ಜನ್ಮಜನ್ಮಾಂತರಕೆ ಎತ್ತೆತ್ತಲೂ 
ಬೆನ್ನು ಹಪ್ತಿಕೊಂಡಿಹುದು 


(ಕಾಫಿ: 3೩-೪). ಹೆತ್ತೊಡಲು- (ಆಲಂ) ಹಡೆದ 


ಹೊಟ್ಟೆ ; ತಾಯಿಯ ಹೃದಯ: ಕೊಟ್ಟ ಹೆಣ್ಣು ಕುಲಕ್ಕೆ ಹೊರ 
ಗಾದರೂ ಹೆತ್ತೊಡಲಿಗೆ ಅವಳ ಚಿಂತನೆ ತಬ್ಬಿದ್ದೆಂದು? (ಹೊಸಕಿ. ೦೭): 
[ದೇ.॥ ತವು. ಮಲ. ಪೆಜು; ತುಳು. ಪೆಡ್ಡು; ಕೊಡ. ಪೆರ್‌; ತೆಲು. 


೪೮೪ 


ಪೆಜುಕು 


ಪೆಟ್ಟು ; ಕೋಲಾ. ವೆಟ್‌, ಪೆಟ್‌; ನಾಯ್ಕಿ, ಪೆಟ್ಸ್‌ ; ಪರ್ಜಿ. ಪೆಡ್‌] 


ಪೆಣ್ಕು, ಹೆರ್ಕು, ಹೆರೈ, ಹೆಜ್ಮು, ಹೆಣ, (ಕ್ರಿ). ಪೆತ್ತ್ವ, ಹೆತ್ತ. 


30 


45 


ಪೆಚುಕು, 


ಹೆರ್ತ(ಭೂತಕ್ಕ). ಪೆತ್ತ ಹೆತ್ತು. ಹೆತ್ತು (ಭೂತನ್ಯೂ). ಗಟ್ಟಿ 
ಯಾಗು; ಹೆಪ್ಪುಗಟ್ಟು ; ಹೆಪ್ಪಾಗು : “ಪ್ರಸೂತಾಜ್ಯಗಟ್ಟೆಗಳೊೊಳು 
ಪೆಟ” (ಕರಿಮ. ೧06); ಪೆತ್ತ ತುಪ್ಪದಿನೆತ್ತಂ ತಿ:ವಿದ ಕೊಡದಂತಿರ್ದುವು 
(ಆಕಫು. ೦೧-೩೬) : ವಿದಳಿಸೆ ಘನದಂತಿ ಬಿಸಿಲ್ಲು ದುರೆಗಳಂ ಪನಿತು ಪೆತ್ತ 
ನೆತ್ತರ ಪನಿಯಂದದಿನಲ್ಲಲ್ಲಿಗೆ ಕಣ್ಗೊಳಿಸಿದತ್ತು ಕಾರ್ಮುಕದೊಳಿಂದ್ರಗೋಪ 
ಕಳಾಪು (೩ಗ೨. 9-6೩). ಹೆರ್ಕು: ನೀರು ಹೆರ್ತು ಬರ್ಫವ:ಯಿತೆಂದರೆ ಅದರ 
ಆಕಾರವು ಬೆಳೆಯುತ್ತದೆ. ಹೆರ್ತ ಶುಪ್ಪವನ್ನು ಕಾಸಿದರೆ ಅದು ಪ್ರವಾಹಿ 
ಯಾಗುತ್ತದೆ (ಮಂಂಯು. 8-005); ಕೊಬ್ರಿಯೆಣ್ಣೆ ತಂಪಾಯಿತೆಂದರೆ ಹೆರು 
ತ್ತದೆ (ಜುಂಬು. ೫-೦೨೦)- ಹೆರ್ಕೆ : ಉಷ್ಣಮಾಪಕಯಂತ್ರ;-ಇದರೊಳಗಿನ 
ಪಾರಜನ್ರ ಶೂನ್ಯಸ್ಥಾನದಲ್ಲಿ ಇದ್ದಾಗ ನೀರು ' ಹೆರೆಯುತ್ತದೆ (ಮುಂಎಯಿ- 
ಉಷ್ಣಮಾಸಕಯಂತ್ರದಲ್ಲಿ ನೀರು ಹೆರೆಯುವಾಗ ಆದರ 
ಉಷ್ಣತೆಯನ್ನು ತೋರಿಸಲಿಕ್ಕೆ ಶೂನ್ಯವು ಬರೆದಿರುತ್ತದೆ (ಮುಂಬಯಿ. 
8-088). ಹೆಚ್ಚು : ಆರೆದಲಿಬೇನೆಗೀಶ್ವರಿಯ ಮೂಲದ ನಸ್ಯಮನುಗ್ರ 
ಪನ್ನಗೋತ್ಕರದ ವಿಷಕ್ಕೆ ಮತ್ತದಅ ಬೇರೊಡನೊಂದಿರೆ ಹೆತ್ತ ತುಪ್ಪಮಂ 
- ೬ ೬ ಪ್ರಯೋಗಿಸುತ್ತಿರೆ ವೆಜತೇನಿದೊಂದೆ ಕಳೆದಿಕ್ಕುಗುಮಾವಗಮಂತ 
ವೆಲ್ಲಮಂ (ಲೋಕೆಶ- ೪.೬೩) ; ಹೆತ್ತ ಹಾಲಿನ ಕೆನೆಯ ತೆಗೆದು (ಸೂಶಕಾ. 
೨-೦). ಹೆಚಿಕ್ಕಿ : ಕರಗಿದ ತುಪ್ಪ ಹೆಜಕವಂತೆ ಜವ್ವನವು ತಿರುಗಿ ಬಂದಿ- 
ಹುದೆ (ಸರ್ವಕ್ಕಿ. ೦608). 

ಹೆತ್ತುಪ್ಪ ಇ ಗಟ್ಟಿಯಾದ ತುಪ್ಪ : ಹೆಪ್ಪುಗಟ್ಟಿದ ತುಪ್ಪ ; ಬತ್ತಿ 
ಹೆತ್ತುಪ್ಪವನು ಹೊತ್ತಿಸಿದ ಫಲವೇನು ಮತ್ತೊಂದು ದೈವಕೆಜಗುವನ 
ಶಿವಪೂಜೆ ಹತ್ತಿಗೇದೆಂದ (ಸರ್ವಜ್ಞ. ೦೭3)- 

[ದೇ. ॥ ತವಿ: ಪೆರು: ಮಲ. ಪಿರನ್ನು:; ತೆಲು. ಪೇರು, ಪೇಜು) 
ಹೆಕ್ಕು,, ಹೆರಕು (ಕ್ರಿ). ೧. ಆರಿಸು: ಆಯಂ; 
ಹಕ್ಕು ಈತನಂಗಡಿಯಲಎಡಂ ಪೆಜುಕಿ ತಿಂದು ಬಾಟಕ್ವೊಂ (ಪಠ್ಕಾರಾ, 
೪೬-೭)- ಹೆಕ್ಕ್ಯು : ೧. ಕಳಗೆ ಬಿದ್ದ ಹೂಗಳನ್ನು ಹೆಕ್ಕಲು ಆರಂಭಿ 
ಸಿದಳು (ಮ್ಮ ೬೦. 008) ; ಅವಳು , . - ಉತ್ತಮವಾದ ವಪಟ್ಟೆವಸ್ತ್ರ 
ಗಳನ್ನು ಹೆಕ್ಕಿ ತೆಗೆದಳು (ಹಾಕುತ್ತ. ೪). ೨. ಕೆದಕು ; ಬೆದಕು ; 
ಸತ್ತವರ ತಪ್ಪನ್ನು ಹೆಕ್ಕಿ ಏನು ಪ್ರಯೋಜನ ? (ಸಂಸ್ಕಾರ. ೦೦) ; ಆವಳು 
ತನ್ನ ನೆನಹುಗಳನ್ನು ಹೆಕ್ಕಿ ಶೋಧಿಸತೊಡಗಿದಳು (ಶಠೆರಾ. 11, ೦೦೪). 
"ಹಿಕ್ಕ್ಯು' ಪರಾ. ಹೆರಕು : '೧. ಬಡನಡುವಿನಬಲೆಯರ್‌ ... 
ರಿಯ ಕುಂಭಸ್ಮಳದ ಮುುಕ್ತಾಫಲಂಗಳಂ ಹುಡುಕುತ್ತ ಹೆರಕುತ್ತ 
ಇನ್ನೆಲ್ಲಿಹರೊ ಕಾಣೆ (ಶಂಠ್ರಸ. ೨೯-೦೨); ಗುತ್ತಿ ಆದನ್ನು ಹೆರಕಿಕೊಂಡು 
» ೬ ೬ ಕೆಲಸಕ್ಕೆ ತೊಡಗಿದನು (ಮರೆತು... ೭೪). ೨. ಇದು ನಿಜವಾಗಿ 
ತನ್ನ ಲೇಖನವೆ ? ಅವರಿವರ ಎಂಜಲನ್ನು ಬೋಜಣ್ಣ ಜನಪ್ರಿಯ 
ವಾಗಲೆಂದು ಹೆರಕಿ ಬರೆದಿದ್ದಲ್ಲವೆ (ಶ್ರಕ್ಕ. 00). ೩. (ಹಲ್ಲಿನಿಂದ) 
ಗೋರು,-ಕವರು : "ಈಷತಿ ಎ ಹಲ್ಲಿಂ ಹೆರಕಿದಪಂ " (ಕಾಕಕ್ಕ. ೩೭). 
 ಹೆರಕುಗ ' ಪರಾ. 

ಹೆಕ್ಕುಹೆಕ್ಕು (ದ್ವಿರುಕ್ತಿ) : ಮುರದ ಬುಡದಲ್ಲಿ ಮಾವಿನ ಕಾಯಿಗಳಂತೆ 
ಹಸುರಾಗಿ ಪವಡಿಸಿದ್ದ ನೂರಾರು ಗಿಳಿಗಳನ್ನು ಹೆಕ್ಕಿಹೆಕ್ಕಿ ತನ್ನ ಜೋಳಿಗೆ 


8-೧೦೭) ; 


ಯಲ್ಲಿ ತುಂಬಿಕೆಇಂಡನು (ನಾಗಳಾ. 3); ಅಶೋಕನಿಗೆ . . . ಹೆಕ್ಕಿಹೆಕ್ಕಿ 
ಕೆಳುವ ಪ್ರಶ್ನೆಗಳು ಸರಿದೋರಲಿಲ್ಲ (ಮೃ೩೦. ೩6) - ಹೆಕ್ಕಿಕೊಳ್ಳು ಎ 


ಆರಿಸಿಕೊಳ್ಳು ; ಆಯ್ದುಕೊಳ್ಳು : ಎಲ್ಲಿಂದಲೋ ಹೇಗೋ ನಾಲ್ಕು 
ಅಕ್ಷರಗಳನ್ನೂ ಪ್ರಸಂಗಗಳನ್ನು ಓದುವುದಕ್ಕೆ ಕಲಿತ 
(ದೇವಮ, ಆಗ ಆ ರಕ್ಕಸನೆ: ಆ ಎಂಟೂ ನೋಟುಗಳನ್ನು ಹೆಕ್ಕಿ 


ಪೆಕ್ಕಿಕೊಂಡು 


೪0); 


ಪೆಣಃ 


ಕೊಂಡನು (ಹಳ್ಳಕಾ- ೩೩). 
(ದೇ: ॥ ತಮಿ. ವೆಜುಕ್ಕ್ಯು ಪೊಕ್ಕು: ಮಲ, ಪೆಟುಕ್ಕು; ತುಳು. 
ಪೆಜ್ಹ; ಕೊಡ. ಪೊರೀಕ್‌; ತೊದ. ಪೆಯ|್ಕ್‌ ; ಕೋಲಾ. ಪೆಠಕ್ಕ್‌ : 
ಜು 
ನಾಯ್ಕಿ. ಪೆತ್ತ, ; ಹರ್ಜಿ. ವೆಡ್‌, ಪೆಶ್‌, ಪೆತ್ಕ್‌ ; ಕೊಂಡ. ವೆಟ್‌]. 
ಪೆಂಗ, ಪೆರೈ, ಹೆರೈ. ಹೆಜಕ್ಕಿ (ನಾ). ೧. ಚಂದ್ರ ; ಶಶಿ: “ ಚಳಿಗದಿರ 


ಸವಿಗಡಲಣುಗ . . . ಚಂದಿರಂ ಪೆಜಕಿಯು . . . ಬಿದುವೆವಲ್‌ ಚಂದ್ರ 
ನಾಮ" (ಕಲಕು. ೦೭); - ಪೆಜ್‌ಗಿವೆ ಪೊಣ್ಮಿದತ್ತಮೃತಬಿಂದುಗಳೆಂಬಿನೆಗಂ 
ಲಲಾಟದೊಳ್‌ . , . ಘನಘರ್ಮಬಿಂದುಗಳ್‌ ಪೊಅಮಡೆ (ಕಾರಂಶೂ. ೬೪); 


ಪೋಲ್ಮಳ್‌ ಕಳೆದುಡುಗಣಮಂ ಕೆಮ್ಮುಗಿಲೆಳಸಿದ ಪೆಅಕಿ ಪೊಳೆವ ಪೂರ್ವ 
ದಿಗ್ಹೇವತೆಯಂ (ಪುತ್ರ. 4-00೬); ಲಲಾಟದೊಳ್‌ ಮೃಗಮದಬಿಂದುವಂ 
ಪಕಿಗೆ ನುಣ್ಣಟಯಂ ಪಡೆವಂತೆ ತಿರ್ದಿದಳ್‌ (ಉವ್ಮಸಾ. ೬೩೪) - 
೨. ಅರ್ಧಚಂದ್ರ : “ವೆಅ್‌ ಸೋವತಾರ್ಧಾಂಶದೊಳ್‌ ” (ಕರ್ತಾರ. 10); 
ಕಣ್ಬಿಲ್‌ ಕಟ್‌ ಪೆ ನೊಸಲೊಳ* ಚಂಡದೋರ್ದಂಡದೊಳ್‌ ಕಂಧರದೊಳ” 
ತನ್ನುತ್ತಮಾಂಗಾಂತರದೊಳೆಸೆಯೆ: ನಿಂದಾಂತೆನಾಚಾರ್ಯವುತ್ರೈಂ ( ಶಂಶಳಾ. 
03-೬8) , ಕೊರಲ ಕಣ್‌ ಶಿರದ ಪೆಆ್‌ ನೊಸಲುರಿಗಣ್‌ ಧೃತಚಾಪಹಸ್ತ, 
ಶಾಶ್ವರಜಿಹ್ನೆಂ ವಿರಚಿಸೆ. . . ಮುಳಿದು ಬಂದನಕ್ವತ್ಥಾಮಂ (ಗರಾಯು. 
4-3); ಪೆಜಕೆಯಂತೆ ರಾರಾಜಿಪ ನೊಸಲೆಲ್ಲಿ (ನೋಡತ. 6-6). ಪೆರ್ಮೆ : ೧. 
“ ಉಡುರಾಜನಕ್ಕು  ಪೆರೆಯೆನಲು ” (ಕರ. ೩6); ಪೆರೆಯ ಬೆಳ್ತಿಂಗಳಿಂ 
ಪುದಿದ ಕರುಮಾಡಗಳ ಶರೆವಮಂಡಲವನಂಟುತೆ ಸುಧಾಲೇಪ ಪಾಂಡುರಮೆನಿ 
ಸಿದುತ್ತುಂಗಶಿಖರಭಾಗಂ ವೊಳಿಯೆ (ಕೇತರಾ. ೩-೦೨); ಕಲ್ಪನೆ ಹಾರಿತು 
ಪೆರೆಯನ್ನೇರಿ, ಹಿಗ್ಗು ಊದುತಿರೆ ತುತ್ತೂರಿ (6ರಳು. ೩೩೯-೦೩). 
೨. ಸುಡುವಿಲ್ಲಂ ವಿರಹಿಗಳಂ ಸುಡೆ ತೆಗೆದಾಗ್ನೇಯಬಾಣಮೆನೆ ವೆರೆ 
ಕರೆ ಸಂಗಡಿಸಿದ ಧೊಮಾಂಕುರಮೆನೆ  (ರಶುಸ್ಮ. ೩-೪೦), ಗಗನ 
ತಲೆನಎರಾಗೆ ಪೆರೆ ತಾರೆ ಹೂವಾಗೆ . . . ನಗುನಗುವ ಬೊಬ್ಬಿಡುವ 
ಜೀವತಾಂಡವ ರಸಕ ಭಗವಂತ ಶಿವರುದ್ರ (ನುಕುಕ. 6೬). ಹೆರ್ಮೆ: 
೧. “ಗ್ಲೌಃ-ಹೆರೆ” (ಉಾಕಕ್ಕ. ೬9). 2. "ಹೆರೆನೊಸಲು' ಪರಾ. 
ಹೆಣ್‌: ೧. ಭಾನುವಂ ಹೆಜ್‌ಯಂ .ಗೋಕುಲಮಂ . . . ದೇವರ್ಕಳೆಂ 
ದಿಂತು ಕೂರ್ತೆಅಗುತ್ತಿರ್ಪವರೇಕೆ ಮುಕ್ತಿ ಸಡೆವರ್ತ್ಸ್ಯೈಲೊ:ಕ್ಕಚೂಡಾ 
ಮಣೀ (೭೫ರ. ೪೬೪); ಹೆಅಯ ರಾಹು ಪಯೋಜವನು ಮಧುಕರವು 

ಮುಸುಕಿರ್ದುದೆನೆ (೩ೀರಂಕ. ೦೬-೩೩). ೨. ಮುಡಿಯೊಳು ಹೆಣ 
ಯು:ಟು ತೊಆಕ್‌ಯುಂಟು ಜಡೆಯುಂಟು - . . ನೊಸಲ ಕಣ್ಣುಂಟಾತನಂ 
ತೋಟಾ ಕೊಡಿ (ಸಿಕ್ಕಾ. ೨-೩೩); ದೆಡೆಯಾಡಿನೊಳಿದ್ದ ಹೆಅ್‌ಯ ಬಿಡಿಸು 
ವಂದದಿ ದಿವ್ಯಾಮೋದಪುಷ್ಪಂಗಳ ಮುಡಿಸಿದ ಶಿವನ ಮಸ್ತಕದಿ (ಮೋಡಕ. 
೨0-3೪). ೩. (ಮುಂದಲೆಯಲ್ಲಿ ಧರಿಸುವ) ಅರ್ಧಚಂದ್ರಾಕೃತಿಯ 
ಒಂದಂ ಬಗೆಯ ಆಭರಣ ; ಚಂದ್ರಮುರಂ: ಪಡುವಣ ದಿಶಾಂಗನೆಯ 
ಮುಂದಲೆಯ ಮುತ್ತಿನ -ಹೆಜೆಯೊ ಎನಲರ್ಧಚಂದ್ರನಂ ಬಣ್ಣಿಸು 
ವೊಡರಿದು ಕಾವ್ಕಂಗಳೊಳಗೆ (ಹಕಳಾ. ೩-6೨) ; ಹೆಅ್‌ ನೇಸಅಂ ಮುಂಗುರುಳ 


ಮೇಲೆ ತೆಶತ್ತಿಸಿ ... . ಅಂಜನವನೆಚ್ಚಿದರು ಪರವೆಗಾ ಸತಿಯು (23ಂರಫು. 
೩.೨೪). 

ಪೆಲ್‌ತಲೆದಿವಸ, ಪೆಜತಲೆದಿವಸ - ಚಂದ್ರನು ಸಂಪೂರ್ಣವಾಗಿ 
ವ ೈದ್ಧಿ ಹೊಂದಿರುವ ದಿನ; ಹುಣ್ಣಿಮೆ: ಶ್ರೀರಾಜ್ಯವಿಜಯ 


ಸಮ್ಪತ್ಸರ ಸತ್ಯವಾಕ್ಯಪೆವೂನಡಿಗಳಾಳುತ್ತ ನಾಲ್ಕನೆಯ ವರ್ಷದ 
ಮಾರ್ಗ್ವಸಿರಮಾಸದ ಪೆಅ3ತಲೆದಿವಸಮಾಗೆ (ಎಳೆ. 711, ಶ್ರೀರಂಗ, ೪೮-೪ ; 
9047); ಶಕನ್ಮಪಕಾಲಾತೀತಸವ್ಪಾ ತ್ಸರೆಶತಂಗಳೆಣ್ಣುನೂಟಾರ್ಪ್ರತ್ರೊ 
ಮ್ಚತ್ತನೆಯ ಶ್ರಾವಣದ ಪೆಜತಲೆದಿವಸಮಾಗೆ (ಎಳ. 111, ಮಂಡ್ಯ, ೧೪-೩; 


907). ಪೆಜ್‌ತಲಿದೆವಸ ಇ ಪೇಠೆತಲೆದಿವಶ : ಮಾಘಮಾಸದ ವೆಜ್‌ತಲೆ 


೫೮೫೦ 


20 


39 


40 


ಹೆಟ್‌ದಲೆಯ 


ದೆವಸಮುಮ್ಮಜ್ಞಳವಾರದನ್ನು . * « ಧಾರೆಯನೆಆ್‌ದು ಕೊಟ್ಟನು (ಎಳ. 
೫1%, ಜೊಳೆನೆ. ೮೦೯-೬; 871); ಭದ್ರ: ಪದಮಸದ ಪೆಜ್‌ತಲೆದೆವಸಬತಾಗೆ 

- ತೆರಗಾಲಂ ದೇವಟ್ಮ ಬಿಟ್ಟಳ್‌ (ಮೈಆ0. ೧೯೩೦, ೪-೩; ಹು. 562). 
ಪೆಅ್‌ಯ ಮುಣ”ಗಂ ಎ" ಅರ್ಧಚಂದ್ರನ ಚೂರಿನಂತಿರುವ ಬಂಣ? ? 
(ಶಂಶರೀ- 8೨9) : ವಪೆಯ ಮುಲ್‌ಗಂ ಕಣಕೆನೆವೋಪಂ[ಬು] ಕವಲ 
[ಂಬುವೆಂ]ಬಂಕದಂಬೆತ್ತ[ಲುಂ) ತುಜುಗಿ ನಡುವಿನಂ ಸಾರ್ದು ಸಾರ್ದೆಚ್ಚೆಚ್ಚು 
ಕಾದಿದರತಿ೦ಥರೆೊಂದು ಜಾವ೦ (ಶುಶಠಾ. ೦೩೨೩೪. ' ಪೆಜ್‌ಯಂಂಬಂ ` 
ಪರಾ. ಪೆಆ್‌ಯಾದಿ- ಶುಕ್ಲಪಕ್ಷದ ಮೊದಲ ತಿಥಿ; ಶಂಕ್ಲ 
ಪುಡ್ಕಮಿ (?) : ಇಪ್ಪತ್ತೊಂಬತನೆಯ ಚಯಿಶ್ರಮಾಸದ ಪೆಜ?ಯಾದಿ 
ಯಾಗೆ ಎಜಯವಪ್ಪರೆಸರ ಮಗ. . . ಅಟಬಶ್ಮಿ ಸತ್ತೆಂ (ಎಕ. 1x, ಳಾನಳಾ: 
೪-೪ ; 8907): ಪೆಜ್‌ ಸೂಡಿದಂ, ಹೆಣ್‌ ಸೂಡಿದು - ಚಂದ್ರನನ್ನು 
ತಲೆಯಲ್ಲಿ ಧರಿಸಿದವನು; ಚಂದ್ರಚೂಡ ; ಶಿವ: ಪಿಚ್ಚನೇ ಪೆಟ 
ಸೂಡಿದನೆ ಪರಮ ಪಶುಪತಿಯೆ (85006. ೬-೦೪೭) ; ಹೆಲ್‌[ಶಾಣಾ. ವೆಬಕಿ] 
ಸೂಡಿದನ ಮನವನೀ ತೆಅದಿಂದಂ ಸುತ್ತುವಳ* ಭವಾನಿಯೆನಿಪ್ಪಾ ತೆಅನಂ 
ತೋಜುವ ತೆಜದಿಂ ಮೆಜ?ವುಡಿಗೆಯ ಮೇಲೆ ಸುತ್ತಿದುಡೆವಣಿ ತೋರ್ಕುಂ 
(೧೦೪. ೩-66). ಹೆಜಿ*ಚಂದ್ರಮ ಇ ಪೆಲಿ್‌ೆ ೩: ಮಿಜುಗುವ ಕಾರ್ಮುಗಿಲೆಡೆ 
ಯೊಳು ರಾಜಿಪ ವರ ಬಿದಿಗೆಯ ಶಶಿಯಂತೆ ತರುಣಿರನ್ನೆಯರುತ್ತ ವಂಗದ 
ಚಿಕುರದೆ ಹೆಟ*ಚಂದ್ರ ಮನೊಪ್ಪಿದುವು (ಕಂಠಿ ೨೪-೪೦). 

[ದೇ. 8 ತಮಿ. ಪಿಜೈ: ಮಲ. ಏಜ ) 


ಪೆಆ8ಗೊಂಕು (ನಾ). ಬಾಲಚಂದ್ರನಂತೆ ಕೊಂಕಿರಂವುದು; ಅರ್ಧ 


ಚಂದಾ ) ಕೃತಿ : ಪೊಳೆಪುವೆತ್ತ ನೊಸಲ ಪೆಣಕಿಗೊಂಕುನಾಮಮೊಳ್ಳ 
ಸುನಿಯ ಮಿಂಚಿನೋಲೆ . . . ಸೊಗಂಬಡೆಯೆ (840. ೬-೩೩). 
[ ಪೆಆ್‌ 4 ಕೊಂಕ್ಕು ) 


ಪೆಆ್‌ಗೊಡೆಯ. ಪೆರೆಗೊಡೆಯ (ನಾ). ಚಂದ್ರನನ್ನು ಕೊಡೆಯಾಗಿ 


ಉಳ್ಳವನು ; ಮನ್ಮಥ; ಕಾಮ; "'ಇಗೋಲ್ವಿಲ್ಲಂ . . . ವೆಟ್‌ 
ಗೊಡೆಯಂ . . ಗಿಳಿದೇರಂ__ಇವು ೧೩ ಕಾಮದೇವಂಗೆ ಪೆಸರ್‌ 33 
(ಳಠಸಾ. : ೪೭-೦೩) ; “ ಪೆಜಕಗೊಡೆಯಂ ವೆಣ್ಬಡೆಯಂ . . . ಅಲರ್ವಿಲ್ಲ 
ನೆಂದು ಕಾಮಂ *.(೪0ಕಂ- ೨೭). ಹೆರೆಗೊಡೆಯ : * ಪೆಣ್ಬಡೆಯನನೆ ಪೆರೆ 
ಗೊಡೆಯನೆನೆ ಶಂಬರಾರಿ ಪೆಸರ*್‌ ” (೪3ರ. ೩6). 


[ವೆಲ್‌ 4+ ಕೊಡ್ಕೆ 3. ಲ್ಯ] 


ಪೆಜ್‌ದಲೆ, ಪೆರೆದಲೆ, ಹೆಜಿದಲೆ (ನಾ). ೧. ಬಾಲಚಂದ್ರನನ್ನು ಧರಿ 


ಸಿದ ತಲೆ,-ಶಿರಸೂ: "ವೆಜ್‌ದಲೆಯ' ಪರಾ. ೨. ಹುಣ್ಣಿಮೆ: ವೆಟ್‌ 
ದಲೆಯ ೬ ೫ ವಾರದೊಳು ಗಂಗವಾಡಿಯ ವಿಕ್ಷಮ ಚೋಟಮಣ್ಮಲದಿ 
(ಎಕ- 1x (8), ಹೊಸಕೋ- ೦೮೦-೬, 1028). ಪೆರೆದಲೆ : ೧. ಪೆರೆದಲೆಯ 
ಬುಂದೊರೆಯ . . - ಕೆಂಜೆಡೆ ಕಿರುನಗೆಯ ಪದಿನೈದುಕಂಗಳ ಪನಮಶಿವ 
ನಿರುತಿರ್ದನನುಪಮರತ್ನಪೀಠದಲಿ (65683. ೦-೨-೦೩)- ಹೆಜ್‌ದಲೆ: ೧. 
“ಹೆಟ್‌ದಲೆಯ' ಪರಾ. 

ಹೆಅಕದಲೆಯವನು -ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು; ಶಿವ: 
ಬಿಜ್‌ಸಿನಡ್ಡಾ ಯುಧನಿಹತಿಯಿಂ ಹೆಲಿಹದಲೆಯವನ -ದೇಗುಲದ ಹೆೊಜ 
ಹೊಗೆ ಬಿದ್ದುದು ಖಳನ ತಲೆ (ರಸಪು. ೨೮-೨೭). [ ಪೆಆ್‌ + ತಲ್ಮೆ 


ಪೆಟ್‌ದಲೆಯ. ಪೆರೆದಲೆಯ, ಹೆಲ್‌ದಲೆಯ (ನಾ). ಬಾಲಚಂದ್ರನನ್ನು 


ತಲೆಯಲ್ಲಿ . ಧರಿಸಿದವನು ; ಚಂದ್ರಚೂಡ ; ಶಿವ: “ವೆಆ್‌ದಲೆಯಂ 
ಮಾದೇವಂ ಕಜಕಿಗೊರಲಂ . - , ಉಮೆಯಾಣ್ಮಂ” (ಶತು. ೬); 
ಪಾರ್ವತೀಪತಿಯನಭವನಂ ಪೆಅಕಿದಲೆಯನಂ ಶಂಕರನನಣಿಯರಂ ಮನ 
ದೊಳೆಅಕದಿ೦ ತಾಳು (ಆಉತ- 0-೨-8೭); ವೆಟ್‌ದಲೆಯನ ಮೆಯ್ಕಂ ಗೌರಿ 

- ಒಲಿದಂದದಿಂ (8ಡುಕಾ. 0-8). ಪೆರೆದಲೆಯೆ : “ವೆಣ್ಣೊಡೆಯನೆನೆ 


ಪೆಜಹನೊಸಲ್‌ 


ಪೆರೆದಲೆಯನೆನಲಂತಕಾಂತಕಂ ” (೪: ೩೪) ; ಪೆರೆದಲೆಯನಿಂತು 
ಪರಿಭವಣಿಗಳನುಣಲೇಕೆ (6೫೪೨. ೩-೨೪): ಹೆಅಿದಲೆಯ : ಹೆಲ್‌ದಲೆಯ 
ನಾತ್ಮಜನನೆಚ್ಚು ಮರುಳೆಚ್ಚು ಬೊಬ್ಬಿ ದು (ಅವು. 90-03) - 
[ ಪೆಅದಲೆ + - ಅ,) 

ಪೆಣ್‌ ನೊಸಲ್‌, ಪೆರೆನೊಸಲಂ, ಪೆಅನೊಸಲು, ಹೆಗೆನೊಸಲು, ಹೆಣ 
ನೊಸಲು (ನಾ). ಅರ್ಧಚಂದ್ರನಾಕಾರದ ಹಣೆ: ಮೃಗಮದ 
ತಿಲಕಾಂಕದಿನೆಸೆದುದು ಮಿಲುಪ ವೆಆ?ನೊಸಲ್ಲೋಮಲೆಯಾ (೪ಾರಂಉ. 
06); ಪೆಅಕಿಯ ವಿಲುಸಮದೀಗಳ್‌ ಪೆಆಗಾಯ್ತೆನೆ ರೂಪವಶಿಯ ಮೊ 
ನೊಸಲೆಸೆಗುಂ (ಕುಂತು. 8-63), ಪೆರೆನೊಸಲು : ಪೆರೆನೊಸಲೊಳಗೆ 
ಕತ್ತುರಿಯ ತಿಲಕಮನ್ನಿಟ್ಟು . . . ಜಾರೆ ಮೆಲ್ಲನೈತರೆ (ರೆಂಕಾರಾ, ೩-೨-೩೯); 
ಪೆರೆಸೊಸಲ ಬಿಲ್ಲಿಂಗಳ್ವಿಟ್ಟಿನಿಂದಿಳಿದುದೆನೆ ಕರಿಸುರುಳಿಗುರ:ಳು ತೆರೆತೆರೆ 
ಯಾಗಿ ನೆರೆ ಜೋಲ್ಜ್ಡ ಬಿಡುಮುಡಿಯ ನಿಡುವೊನಲ" ರಾರಾಜಿಸಿತು ಕಣ್ಣಿ 
ಕದ್ದಿಂಗಳಂ ಮೆತ್ತಿ (ಇತ್ರ್ರಾಂಗೆ. ೩೩-೪೦೩) - ಪೆಅ*ನೊಸಲು : ಕೋಮಲದ 
ಕದಪಿನ ವೆಂ. ಹೆ]ಆ್‌ನೊಸಲ ಪ್ರಜ್ವಲಿಪ ದಂತಾವಳಿಯ ... 
ಮಾನವ ಏಲಸಿತಾಂಗದ ರೂಪ ಕೈಕೊಂಡೆಸದಳಿದಿರಿನಲಿ (ಕೂ60- ೩-೪-೩); 
ಪೆಜನೊಸಲೊಳು ನೊಸಲಿಟ್ಟು ಮಂಡಾಡಿ ಕಣ್ಣೆಆ್‌ಯದೆ ಮೆದೊಲಿ 
ಗಿಹರು (ನೋಶತ. 06-9೩); ವೆಟ್‌ನೊಸಲಹೂದಾದರಾ ಪೆಟ್‌ ಯೊಳಗಣ 
ಕಆ್‌ಯಸ್ತ್ರ ವ್ಯಸ್ತವೆಂದದನು ಜಆಕವಂತೆ ಕಸ್ತೂರಿತಿಲಕವೊಪ್ಪದೆೊಳೆಸೆವೆಟ? 
ಯನ ವಣೆ ಗೆಲ್ಲುದೆನ್ನ (ಕ6ತ. ೬-೪). ಹೆರೆನೊಸಲು ; ಹೆರೆನೊಸಲು 
ಅಂಚೆಯ ನಡೆ ನುಡಿಯ ಜಾಣೆಯರು (ಸೌಂದಳಾ. 8-೬೬). ಹೆಚಿಸಿನೊಸಲು: 
ಹೆಆ?ನೊಸಲ ವಿಡುಹುಬು ಗಳ ಢಾಳಿಸುವ ಕದಪುಗಳ. . .ನಳಿತೋಳುಗಳ 
ನೀಜ್‌ಯರೈದಿತೊಗ್ಗಿ ನಲಿ (ಕಣಕ: ೧೩-೩೦), ಸೆಜಗು ಸಂಭಾಳಿಕೆ ಬಹು 
ಭೂಷಣಗಳೆಚ್ಚೇಆ ಮೇಲಷ್ಟಾವಧಾನ ಹೆಟ್‌ನೊಸಲಬಲೆಯರ್ದಿಟ್ಟ ಪರಾಕು 
ಮಾಂಗುಟಿಹಿನ ಜೀಯ ಚಿತ್ತೆ ರಿ (ರೋಡಕ. 0೬-೪). 

ಪೆಅ*ನೊಸಲಳ್‌ ಎ ಅರ್ಧಚಂದ್ರನಾಕಾರದ ಹಣೆಯುಳ್ಳವಳು ; 
ಸುಂದರಿ : ವಜ್ರಮುಷ್ಟಿ ಸಮಂತಾ ವಪೆಜ್‌ನೊಸಲಳನಗಲದಿರಲ್‌ 
ನೆಅ್‌'ದತ್ತಂ ಬಂದುದಂದು ಕಾಂತವಸಂತಂ (8ಖಬಪು. ೬೩-೨೪). 
[ಪೇಜ್‌ 4ನೊಸಲ್‌] 

ಪೆಆ*ನೊಸಲ (ನಾ). ಅರ್ಧಚಂದ್ರನಾಕಾರದ ಹಣೆಯುಳ್ಳವನು; 
ಸುಂದರ: ಅಲರ್ಗಣ್ಣಂ, ಪೆಅಕಿನೊಸಲಂ, ಉಸಪುವಿಲ್ಲಂ (ಕರ್ಮಾಶು- ೩೨೬ 
ಪ್ರಯೋ). [ಪೆಆಕಿನೊಸಲ* + - ಲೃ] 

ಪೆಆ್‌ನೊಸಲು "ಪೆಟ್‌ನೊಸಲ್‌' ನೋ. 

ಪೆಆ್‌ಮಾವ್‌ (ನಾ). (ಅರ್ಧಚಂದ್ರನಾಕಾರದಲ್ಲಿರಬಹುದಾದ) ಒಂದು 
ಬಗೆಯ ಮಿಸಾನು ; ಪಂದಿಮಾನ್ಪೆಜಮಾನ್ಪಗ್ಗಡೆ ಬಣ್ಣಮಾನೆನಿಪಿವೆಲ್ಲಂ 
. ಬೀಳ್ವುವಾ ತಿಂಣದೊಳ (ಉಾಜಕೇ, ೩ ೦೦೫). [ಪೆಟ್‌ + ಮಾನ್‌] 

ಪೆಅಕಮುಖ (ನಾ). ಚಂದ್ರನಂತಿರುವ ಮುಖವುಳ್ಳವಳಂ ; ಇಂದು 
ವಂಖಿ; ಸುಂದರಿ: ಪೆಆ್‌ಮುಖ ಸಮಸ್ತದುಃಖಂ ಪಲಜ್‌ವೊಡೆ ನೆಟ್‌ 
ಯಜ ದತ್ತೆ ನವಮಾಸಂಗಳ್‌ ನೆಆ್‌ಯೆ ಸುರರಾಜನಿಭನಂ ನೆಅ್‌ ವೆತ್ತ೪” 
ಸಕಲಿಜೀವನ್ನುತನಂ ಸುತನಂ (ರರ್ಮಾಮ್ಮ. 6-೬೨), 

[ಪೆಜ 4 ಮುಖ -- ಣ್ಯ 

ಪೆಆ್‌ಮೊಗ (ನಾ). ಚಂದ್ರನಂತಿರುವ ಮುಖ: ವೆಜ್‌ಮೊಗದಂಗನೆ 
ಯೊಳಳವಟ್ಟಂಗಜಕೇಳಿಯಂ ನೆಗಲ್ತೂ ತೃಪ್ರಿಪಟ್ಟು (ಉದ್ಮರಿ. ೩-೩೦ ವ); 
ಕಡೆಗಣ್ಣೊಗರ ಕುಡುನೋಟದಿಂ ನೋಡಿ ಪೆಅ್‌ವೊಗದ ನಗೆಜೊನ್ನಮಂ 
ಕೂದಿ (0 ವಾರ್ತ. ೯-೦೩). (ಸೆಆ್‌ 4+ ಮೊಗ) 

ಪೆಣ*ಯಂಬು, ಹೆರೆಯಂಬು, ಹೆಲ್‌ಯಂಬು (ನಾ). ಅರ್ಧಚೆಂದ್ರಾ 
ಕೃತಿಯ ಅಲಗುಳ್ಳ ಬಾಣ; ಕವಲಂಬು: ಪೆಅ್‌ಯಂಬಂ ತೀವಿ 


೫೮೫೧ ಪೆಟವ 


ತೊಟ್ಟು ಹಸ್ತನ. ತಲೆಯಂ ಪಜಾಯೆಚ್ಚಂ (ಕಾರೂ. 06-6೬) ; ವೆಂಕ 
ಯಂಬಂ ಕವಲಂಬನೆಯ್ದೆ ಸರಲಂ ತೀವ್ರಾಸಿಯಂ ಚಕ) ಮಂ ನೆಐಕಿ ಭಾಳಂ 
ದಿಗು ದಂತಪಂಕ್ತಿ ನಳಿತೋಳುವೃತ್ಕುಚಂ ಪೋಲೆ (ರರ್ಕಾರ್ಕು- ೭-೨೦೩) - 
ಹೆರೆಯಂಬು : ತನ್ನ ಬತ್ತಳಿಕೆಯಿಂದ ಒಂದು ಹೆರೆಯಂಬನ್ನು ಕಿತ್ತು... 

8 ಅದರ ಹೆರೆಯಿಂದ ತನ್ನ ಬಲಗೆಯ್ಯ ಹೆಚ್ಚಿರಳನ್ನು ಕಟಕ್ಕನೆ ಕಡಿದು 
'ದ್ರೋಣನ ಕಾಲ ಬುಡದಲ್ಲಿ ನೀಡುವನು (ಜರ್ಮರ. ೩೦-೭). ಹೆಣಿಸಿಯಂಬು : 
“ಅರ್ಧಚಂದ್ರಮೆಂಬುದು ಹೆಆ್‌ಯಂಬು” ಕಣಯ, ೬೬-೩೦೨) ; ಹೇರ್‌ 
ಯಂಬಿಂದ ಕಡಿದಿಳುಒದನು ಪಾಂಚಾಲಾಧಿಪನ ಶಿರವ (ಕಾರ್ಕಾರ್ರೋ. 
೦೭೨೩೮) . [ವೆಲ್‌ ಅಂಬ] 

10 ಪೆಜಸಿವಣೆ (ನಾ). =ವೆಅ್‌ನೊಸಲ್‌ : ಆ ಸತಿಗೆಡ್ಡಂಬಡೆದವು ನಗೆಮೊಗೆ 
ವಾಸುರವಡಗಿದ ಚಿಂಬಾಯ* . , . ತುಣುಗಿವೆ ಪೆಅಕೆವಣೆ ಬಟಾದಲೆಯು 
(ಉದ್ಮರೇ: ೨-೫೬). 

ಪೆಲ್‌ವಣೆಯಳ್‌ = ಅರ್ಧಚಂದ್ರ ನಾಕಾರದ ನೊಸಲುಳೆ ವಳು ; 
ಸುಂದರಿ : ಮೆಲ್ಲೆರ್ದೆಯಳ್‌, ನುಣ್ಣೊಡೆಯಳ್‌, ವಪೇೆಿವಣೆಮಳ್‌ 

16] (ಕಠ್ಕಾಕು. ೦6೨ ಶ್ರಯೋ). [ವೆಲ್‌ ಪಣ್ಮೆ] 

ಪೆಟ್‌ವಣೆಯ (ನಾ). -ಪೆಜ್‌ನೊಸಲ : ಮೆಲ್ಲೆರ್ದೆಯಂ, ಪೆಣ್‌ವಣೆಯಂ 
(ಕರ್ಮಾಶು. 09 ಕ್ರಯೋ). [ವೆಆ'ವಣೆ -ಅ,] 

ಪೆಟಕ (ನಾ). (?) : ಬಬಲದೆ ಪೊತ್ತು ಕಲ್ಲಮುಲುವಂಗೆಣೆಯಾದ ಮಹಾ 
ಪ್ರತಾಪಿ ನೀಂ ಪೆಬೀನಡುರ್ತು ಕೊಂದ ಕಡುವಲ್ಕಣಿ ವಣ್ಣುರದಣ್ಮಿ 

»| ಬಂದು ನಾಯ್ನೊಟಲೆಯ ಮೇಲೆ ಪಟ್ಟ ಕಡುವೀರ “ಕುಟುಂಬದಿನಗ್ಗಳಿಕ್ಕೆ 
ಕೈಗಬಾದಿರೆ ಶಂಖಮೋ [ಗಡ] ಮಹಾತ್ಮ್ಯರಣಾಗ್ರದೊಳೇಡಗುಳ್ಳಿಯೋ 
(ತಂ. ೭-೬೭). [?) 

ಪೆಟಕು (ನಾ). ೧. ಜಗಳ ; ವ್ಯಾಜ್ಯ; ಕಾದಾಟ : “ಪೆಟಿಕು__ಜಗಳಂ” 
(ಕಮರ- ಶಂ. €); ಮೊಟಗು. ಪೆಟಕು, ಪೊಟಿಕು (ತರ್ಮಾನು; ೦೩೪ ನ್ಯಾಬ್ಯಾ)- 

35 ೨. ನಾಶ (?) : ನೋಟಕ್ಪೊಡಿಂದಿನ ಮುಂದಿನ ಖಲನ ಪೊಬಕು ಪೆಟಕಪ್ಪಿ 
ನೆಗಂ, ತುರಿಪದೆ ಕಾದಿ ಗೆಲ್ಲು ಹಯವಮಂ ತಾರದುಚಿದೆನಾದೊಡೆ, 
ಶ್ರೀರಾಮರಂ ಮೊಕ್ಕಳಂ ತನ್ನೊಂದು ಹಂಹದಟ್‌ವಗ್ಗಿನ ಬೆಸಗೆಯ್ಮೆಯಿಂ 
ತೆಗಟ್ಟ ಕೀಟನ ದುರ್ಗತಿಗಿಟ್‌ವೆಂ (ಉಾತತಿಕ್ಕ. 900-0೬)- [] 

ಪೆಟಗಾಲ್‌ (ನಾ). ಕುಂಟುಗಾಲಂ ; ಹೆಳವುಕಾಲು : ಕೆಲರ್ಗೆ ಪೆಟಗಾಲ್‌, 

30 ಕೆಲರ್ಗೆ ಕುಡುಗೆಯ" (9ರ್ಕುತ. ೨೩-೨೩) [ ಇಪೆಲವು -. ಕಾಲ್ಮ್‌) 

ಪೆಟವ, ಪೆಳವ, ಹೆಳವ,, ಹೆಟವ (ನಾ). ೧. ಊನವಾದ ಕಾಲುಳ್ಳ 
ವನು; ಕಾಲಿಲ್ಲದವನು ; ಕುಂಟ : “ಖಂಜಃ, ಪಂಗುಃ, ಶ್ರೋಣಿಃ ಈ 
೩ ಪೆಬವಂ” (ಹಂತಿಯು. 000-98೬) ; ಬರೆ ವಿಸನಗೇಹದುದಯಂ 
ನೋಟ್ಬಿಂದದಂ ಮಂದ ವಕ್ರ ಶಶಾಂಕರ*್‌ ಪೆಬವಂ (ಕಾತತಿ. ೪-00); ಪೂಡುವ 

35 ಕುಮರೆ ಬೆನಗೊಂಡೋಡುವ ತೇರ್ಗೊಂದೆ ಗಾಲಿ ಪೊಡೆವಂ ವೆಟವಂ 
ಕೇಡಿಂಗಲಸಿದೊಡಕ್ಕುಮೆ ನೋಡಿರೆ ಗವಿ ಕೆಡೆದನಸ್ತಗಿರಿಮಸ್ತಕದೊಳ್‌ 
(6ರ೯ನೇ- ೩-೦೪). ವಿ. ಸೂರ್ಯನ ಸಾರಥಿ; ಅರುಣ : ಪಬಯಿಗೆಯ 
ನುಡುಗಿ ರಥಮಂ ಪೆಬವನನೆಸಗಲೈವೇಟ್ದು ಸುತಶೋಕದ ಪೊಂಪುಟಾ 
ಯೊಳ್‌ ಮೆಯ್ಮಲ್‌ಯದೆ ನೀರಿಟ್‌ವಂತೆವೊಲಿಟಿದನಪರಜಳಧಿಗೆ ದಿನಪಂ 

40 (ಕೂಶಳಾ- ೦೨-೨೨೦). ಪೆಳವ : ೧. ಪೆಳವಂಗೆ ಕಾಲನಿತ್ತೂದಟ್‌ಂ (ಎಇ. ೩೪1, 
69-೦೬; 206); ಪೆಳೆವನ ಕಣ್ಗಳಂಧಕನ ಕಾಲ್ಗಳಿವಿಂತೊಡಗೂಡಿ ಗಾವುದಂ 
ತಳರ್ದೊಡೆ ಬಲ್ಲಿದಂ ನಡೆದ ಮೂಾಳ್ಮೆಯೆನಿಪ್ಪುದೆ (೧೦೪. ೦೨೫೪; ಇನನ 
ವರೂಧದ ಗಾಲಿಗಳ್ತಾಯ್ದುವು ತೆನೆತೆನೆಯಂಬುಗಂಡಿಯೊಳು ತನೆಗಳು 
ಪೊಯ್ಲು ಮೆಂದಳ್ಳಿ ಕಾಲ್ನೀಡದೆ ಇನನ ಸಾರಥಿ ಪೆಳವಾದ (ನಾಗಳು. ೨-೪೨); 

46 ಪೆಳವಂ ಮರದುದಿಯ ಮಹಾಫಳವಂ ಮಿಗೆ ಬಯಸುವಂತೆ (ಕಂಕ0. ೨-೪೭). 
ಹೆಳವ, : ೧. ಅತ್ತಲಿತ್ತಲು ಹೋಗದಂತೆ ಹೆಳವನ ಮಾಡೆಯ್ಯಾ ತಂದೆ 


ಪೆಟವಿ 


(0೩ರ. ೩೦) ; ಓಡಿಸ ಕಲಿಸೆ ಹೆಳವನನೊಕ್ಕುಡಿತೆನೀರಲಿ ಮುಳುಗಲೇಳಲೈ 
ಮಳಲಿಂ ಸರವಿಯಂ ಹೊಸೆಯೆ . . . ಇಂತಿಳೆಯೊಳಾಗಳು ಸತ್ತು 
ಹುಟ್ಟಲು ಬಲ್ಲ ನೆಅಕ ಜಾಣೆ (ಕ್ಕ. ೪೨-೨); ಗುರುಬುಧಮಂಗಳೋನ್ನತಿಗೆ 
ಕುಂದನಿತ್ತುದಟ್‌ಂದೆ ಸಾರಥಿ ಹೆಳವನಾದನು (ಕೈರಿಕಾ- 0೭-೪): 
ಹೆಟವ : ೧. "ಶೋಣಃ, ಪಂಗುಃ-ಈ ೨ ಹೆಟವನು” (ನಾರಾ. 00೪) ; 
“ಬಂಜಂ ಪಂಗುವೆಂದೆನಲು ಹೆಟವನಕ್ಕುಂ” (ಮಂಗಲಾ ೧೦೪-೫): 

ಪೆಬಎ, ಪೆಳಎ, ಹೆಳವಿ (ನಾ). ಕಾಲಿಲ್ಲದವಳು ; ಕಾಲು ಊನ 
ವಾದವಳಂ ; ಕುಂಟಿ : ಪೆಬಎ ದುರ್ಗಂಧೆ ದುರ್ವರ್ಣೆ . , . ಸಂಸಾರ 
ಕೂಪಾರದೆೊಳನವರತಂ ನೀಡುಮೋಲಾಡುಶಿರ್ದಳ್‌ (ಸುಳುವತಿ- 3-3೦). 
ಪೆಳವಿ; ದಿವಿಜರಂ ವೊರೆವವಂ ಚಮ್ಮಟಿಗೆವಿಡಿಯಲೇತಕೆ ನರನ 
ಕಂಜುಹುಗಾಣಿಸದವಂ ಪೆಳವಿಗೊಲ್ಲು ಸುಮ್ಮನೇತಕೆ ಸಿಕ್ಕಿದಂ (ಕೈ ಬಕಾ 
೬-೪). ಹೆಳವಿ: ಆ ಮಗನಿಗೆ ಒಂದು ಹೆಳವಿ ಹೆಣ್ಣನ್ನು ತಂದು 
ಪಾಣಿಗ್ರಹಣ ವತಾಡಿಸೋ ಸಂಕಲ್ಪ (wuss. a). (ವೆಚಿವ- -ಇ್ಕ) 

ಪೆಬವು; ಹೆಳವ್ಯ, ಹೆಟಿವು (ನಾ). ಕಂಲಂ ಊನವಾಗಿ ನಡೆಯಲಾಗ 
ದಿರಂವ ಸ್ಥಿತಿ; ಪಂಗುತನ; ಕಂಂಟಂ: ವಕಾರಕ್ಕೆ . . , ಉಟವು, ವೆಳವು 
(ವೆಬವು), ಕೆಳವು (ಕನುಡ. 300 ಕ್ರಯೊಲ); ವೆಬವು ಪೊರ್ತುಟುಂ . . 
ಮಹಾಪ್ರಾಣಾಕ್ಷರಂಗಳೊಳ್‌ ಸುಬಂವುತಿರ್ಕನುಕರಣೆಯೆಲ್ಲವುಂ ನಿತ್ಶಅಬಂ 


(ಸಂಶೀನ. ೯). “ಪೆಟವೆ' ಪರಾ. ಹೆಳವು, ಗ “ಖಜಿ__ಗತಿವೈಕಲ್ಮೇ, 
ಹೆಳನಿನೊಳ್‌” (ಕಾಕಕ್ಕ- ೦೪): ಹೆಬಿವು: ೧. (ಹೆಲವುಗೊಳಿಸು' 
ಪರಾ. [ಪೆಬವ + - ಉ್ಮ) 


ಪೆಬವುಗೊಳ್‌ (ಕ್ರ). ಕಾಲು ಊನವಾಗು : ಪಿರಿದುಮುಧರ್ಮದೆ ಗತಿ 
ಗೆಟ್ಟಿರಸುಗಳೆಲೆ ಪೆಟವುಗೊಂಡರೆಂಬಂತೆ ವಲಂ ಕರವಿಡಿದು ಸಾರ್ಚುವೆತ್ತುವ 
ತುರಿಪದೆ ಕಯ್ದುಡುವುದಕ್ಕೆ ಲಜ್ಜಿಸರರೆಬರ್‌* (ಕಾರಂಪೂ. ೩೬೦). 
[ಪೆಟವು + ಕೊಳ) 


ಪೆಟವೆ (ನಾ). * ಪೆಟವಿ: ಕೂಂಟಿಯುಂ ಪೆಟವೆಯುಂ ಕುಷ್ಠಿನಿಯುಂ 
ಕುಬ್ಬೆಯುಮವ್ಪ ಮಗಳ್ಳಿರಜುವರನಿಬರಿಂ ಪಿರಿಯ್ಳೈ ನೀಂ (ಾಂತಿಪ್ಪ. 
೪-೬೬ ನೆ) [ವೆಟವ + - ಎ] 

ಪೆಟಸು "ವೆತಳು ನೋ. 

ಪೆಬ್ತಿಸು "ವೆರ್ಚಿಸು' ನೋ. 

ಪೆಬ್ಬು :ಪೆರ್ಚು,' ನೋ. 

ಪೆಟ್ನಿವಸಿ. (ನಂ). ಒಂದು ಬಗೆಯ ತೆರಿಗೆ: ಕೊಳಗುಪ್ಪೆ ಪೆಟ್ಜವಸಿ 


ಅರ್ಧಂ ಕಾನಸೊಪ್ಪಿನರ್ದ್ವಂ ವಾರಲರ್ಧ್ವಂ... ಇದು ಗೋಪಎಲದೇವರಾ 
ದತ್ತಿ (ಎಇ. ೩೫1, ೦೬೪-೦೪; 46ೆಯ ಕಠ). [?] 
ಪೆಟಕ್ಟೋಗೆ (ನಂ). ಒಂದಂ ಪ್ರದೇಶದ ಹೆಸರು (?) : ಪೆಟಕ್ಟೋಗೆಯ 
ಮೊದಲುಳ* ಬಡಗಾಯ್ದೆರ್ಗೊಳ್ಳಿಯೆ ಸನ್ನು ಕಾವೆ:ರಿಯುಳ್‌ ಕೂಡಿತ್ತು 
ಸೀಮೆ (ಎಳ. 1೪, ಎತತೊ. ೩೦-೭೬; ಶು. 890): [?) 
ಪೆಬ್ತಿಂಟಲ್‌' (ನು). ಒಂದು ಪ್ರದೇಶದ ಹೆಸರು (?) ; ನೈರಿತ್ತೆ 
ದೆಸೆ ನೆಲಮಂಟ್ಟುಗೂರ್‌ ಪ್ರತಿಚಿದೆಸೆ ಪೆದ್ದಾಣ ಎ ವಾಯುವ್ವಾದೆಸೆ 
ಪೆಲ್ಮುಣ್ಬಲಿನ್ಸಡಕಾಯ್ಕೂಕು ಉದಿಚಿ ದೆಸೆ ಕೆಆಕಿಯಿನ್ನೀರ್ಗ್ಯೊರೆ ಮುಟ್ಟಿ 
(ಎಳ. ೩ (9). ಮಳಲಿ. ೩೨೮-೩೨ ; ಸು. 660)- (2) 
ಪೆಬಕಿಸೆ, ಹೆರ್ದೆಸೆ (ನಾ). ಒಂದು ಪ್ರದೇಶದ ಹೆಸರು: ವಇಸ್ತಿಗಂ 
ಒನವಂಸಿವನ್ನಿ ಚಾ ್ವಸಿರಕ್ಕಧಿಪತಿಯಾಗಿ ಪೆಟ ಎಸೆಯೊಳಿಬ್ಬು ರಾಜ್ಯಂಗೆಯ್ಯೆ 
(ಎಕೆ. vil. ಸೊರಬ, ೬೬-೪; 940). ಹೆರ್ದೆಸೆ: ಶ್ರೀಸನ್ತಿವರ್ಮ್ಮ 
ಹೆಜಕ್ಲಸೆಯೊಳ್ಳು ಖಸಂಗತವಿನೋದಂಗಳಿಂದರಸುಗೆಯೆಸ[ (ಎಳ. ೪111, ಸೊರೆಂ- 
೪೬೯೨೩; ಸು. 991)- [2) 
ಪೆಟೊ "ಪೆರ್ದೇಟ್‌' ನೋ. 


೫೮೫೨ 


ಪೇಚು 


ಪೆಟ್ನಿನಂದಿ (ನಾ). ಒಂದಂ ಪ್ರೆದೇಶದ ಹೆಸರು (2): 
ಯನ್‌ ಬಡಗೈ ನಟ್ಟ ಕಲ್ಲೆ ತೆಂಕೈಪೆರಮ್ಮಿದ್ದಿಲ್‌ 
ಕಿಜುನಂದಿಯ ಸೊಡಲಿಯದಾ ಮೂಹಜುಮ್‌ ಕುಡಿದ ಒಟ ಪಡುವೈ 
ನಡದು (ಮೀರ. ೦೯೦೪. ೦೨-೦೬; 810). “ಕಿಮಿನಂದಿ” ಪರಾ. 

[ಐ ಇದು "ಪೆರ್ನಂದಿ' ಎಂಬುದರ ಅಪಲಿಖಿತವಿರಬಹುದು] 
ಪೇಂಕುಳಿ " ಪೆಂಕಂಳಿ' ನೋ. 

ಪೇಂಠೆ " ಪೇಟೆ” ನೋ. 

ಪೇಕುಳಿ "ಪೆಂಕುಳಿ' ನೋ. 

ಪೇಕುಳಿಗೊಳ್‌ .ಪೆಂಕುಳಿಗೊಳ*' ನೋ. 

ಪೇಕುಳಿನಾಯ್‌ " ಪೆಂಕುಳಿನಾಯ್‌ ?' ನೋ. 

ಪೇಗುರ, ಪೇಗೂರ (ನಾ). ಒಬ್ಬಾತನ ಹೆಸರು: ೫೫೫» ತಾರಿ 
ಕುವಸಾರರಿನರ್ಚ್ಚಕೆಯ್ಯೆ ತಾಂ ಸ್ಪಿರದರಳನ್ತು ವೇಗುರವು ಸುರಲೋಕ 
ವಿಭೂತಿ ಎಯ್ದಿದಾರ್‌ (ಎಳ. 11. ೨೬-೩; ಸು. 700). ಪೇಗೂರೆ: x x 
ಪೇಗೂರೆ ಸ್ವರ್ಗ ಪರಲೋಕಕೆ ಸನ್ನ (ಎಕ. 1೩, ರೆಂಗಳೂ- ೮ಓ-೩; ಸು. 900), 


ಪೆರಗ್ಗಟಾ 
ಪೆಬ್ನನಂದಿಯ 


9) 

ಪೇಗೂರ " ಪೇಗುರ ' ನೋ. ತ 
ಪೇಚಕ (ನಾ). ೧. ಗೂಬೆ ; ಗೂಗೆ : “ಉಲೂಕ, ವಾಯಸಾರಾಶಿಃ, 
ವೇಚಕಃ -೩ ಗೂಗೆ, ಗೂಬೆ” (ಸಿದ್ಧಾಂತಿ. ೦೩೬), ೨. ಆನೆಯ 
ಬಾಲದ ಬುಡ, ಮೂಲ : “ ಪೇಚಕ॥, ಪುಚ್ಛಮೂಲಂ_ಈ 
೨ ಮೊದಲ ಬಾ(ವಾ)ಲಂ * (ಹಾಯು. ೩೭-೬೬) : ವನಕರಿ ಮೆಲ್ಲದೆ 


ಲಲಿತಸಲ್ಲಕೀಪಲ್ಲವಮಂ ಸ್ಮರವಶದಿಂದಿರ್ದುಮ ನಿಜಕರೇಣುಪೇಚಕನಿರೂಪಿ 
ತಾಯತಹಸ್ತಂ (ಕರಾ. ೩-6); ಬೇಟ್ವುದಂ ಪಡೆದುವೆತ್ತಾನುಂ ದಿಶಾದಂತಿ 
ದಿಕ್ಕರಿಣೀವೇಚಕಚುಂಬನೈಕಸುಖಮಂ ಶೇಷೋರಗಂ ಭೋಗಿನೀಪರಿ 
ರಂಭೋತ್ಸವಮುಂ (ಕಂಕಾರೂ. ೩-69). ೩. ಹೇನು. [ಸಂ.) 

ಪೇಚಕಿ (ನಾ). ಆನೆ; ಗಜ. [ಸಂ. ಪೇಚಕಿನ"] 

ಪೇಚಾಟ (ನಾ). ೧. ತೊಂದರೆ ; ಕಷ್ಟ; ತೊಡಕು; ಕ್ಲೇಶ : ಭೂಚಕ್ರ 
ದೊಡೆಯನ ಮುಂದೆ ಪೇಚಾಟದೆವುಗೊಂದು ರಾಜಮೋಡಿಯೆ ಸುಡು 
(ರಕ. ೨೩-೭೦) ; ಮನೆಯೊಳಗೆ ಪೇಚಾಟ ಹೀನ (4ರ್ವಣ್ಣ. ೦೭೬೭), ವಿ. 
ಚಿಂತೆ; ದುಃಖ; ಗೋಳಾಟ : ನೋಡಿಕೊಳ್ಳೋಣ ಅದಕ್ಕೆ ಈಗಲೇ 
ಯಾತಕ್ಕೆ ವೇಚಾಟ (880. ೪111. ೦೬) ; ದುಡುಕಿ ಪೇಚಾಟದಲ್ಲಿ 
ಬೀಳುವೆನು (ಜೀಮಂತ. ೨೩೦). [ಪೇಚ್ಕು + ಆಟ] 

ಪೇಚಾಡು (ಕ್ರಿ). ೧. ಹೆಣಗಾಡು;ಃ ತೊಂದರೆಗೆ ಈಡಾಗು ; 
ಒದ್ದಾಡು : ಆಚಾರವೆಂಬುದು ಆತಿಕಷ್ಟವದರೊಳು ಪೇಚಾಗಲಾರದೆ 
(ಏಿಶ್ಮರಾ, ೩-00೨). ವಿ. ಚಿಂತಿಸು ; ದುಃಖಿಸು; ಗೋಳಾಡು : 
ನಾವು ಮನೆ ಸೇರದೆ ಅಡವಿಯಲ್ಲಿ ಸಿಕ್ಕಿ ಪೇಚಾಡುವ ಕಾಲ ಬಂತು 
(ಕಕಾನುಂ. 1೪. ೦೭) ;: ಎಲ್ಲ ಮುನೆಯಿಲ್ಲದೆ ಪೇಚಾಡುತ್ತಿ ರುವಾಗ ಅಂಥ 
ಮನೆ ಹೇಗೆ ಸಿಕ್ಕಿತು ? (ಐಾಕ್ಕಲ್ಕ, ೨೬೭). ಪೇಚ್ಯು 4 ಆಡು] 

ಪೇಚು, "ಪೇಸ್ಕು ' ನೋ. 

ಪೇಚು, (ಕ್ರಿ). ಗೋಳಾಡು; ಸಂಕಟಪಡು ; ವ್ಯಥೆಪಡು : ಪಿಶಾಚಿ 
ಗಳಿರಾ . : . ನೀವು ಏವಿಧಪ್ರಕಾರದೊಳಮಂಗಲದ ನುಡಿಯೊಳಂ ಯವ 
ಗಾರು ಗತಿಗೆಟ್ಟೆವೆನುತ ಪೇಚುವಿರೆಂದು ಸವಿಶೇಷದಂಡದಿಂದಟ್ಟಿ ಬಡಿವು 
ತ್ತಿರ್ದಂ  (ೀಕೈಫು- 3-6-೨6); ಸದ್ದಾ)ಹ್ಮಣರ ನೆರವಿ ಭೋಜನ 
ವನಧಿಕತರದಿಂದೆಸಗಿ ಮಾಡಿದಲ್ಲದೆ ಶುದ್ಧವಲ್ಲವೆಂದುಟ ಪೇಚುತೆ (ಸಿಕ್ಕೇಫು- 


೪-೩೬). [. ಮುರಾ. ವೇಟ್‌, ವೇಂಚಿ*] 
ಪೇಚ್ಛು (ನಾ). ೧. ತೊಡಕು; ಇಕ್ಕಟಂ್ಬ ; ತೊಂದರೆ : ಅವನನ್ನು 


ಪೇಚಿಗೆ ಕೆಡವಲು ಪ್ರಯಶ್ನಿಸುತ್ತೇನೆ (ಕಕ್ಕಿ: ೬ಬ: ಶಿವಣ್ಣಯ್ಯನವರು 


ಪೇಜವಿತಿ 


» * ಅವರಿಗೂ ಮಾತನ್ನು ಕೊಟ್ಟು ಪೇಚಿನಲ್ಲಿ ಸಿಕ್ಕಿದರು (68, ೦೩6) - 
೨. ಹಿಡಿತ; ಪಟ್ಟು: ಎಷ್ಟೋ ಪೇಚುಗಳನ್ನು ಹಾಕಿದೆ (ಬತ. ೪): 
ಭಾರತದ ಮೇಲೆ ಸಾಮ್ರಾಜ್ಯ ಹಿಡಿತವಿಟ್ಟುಕೊಳ್ಳುವುದು ಬ್ರಿಟಿಷ್‌ 
ರಾಜಕಾರಣಿಗಳ ಒಂದು ಕುಶಲ ಪೇಚು (ಎಕ್ಷಸಾ: ೭೧; ಜಟ್ಟಿಯೇ, 
ನಾನು ಮಾಡುವ ಕೈಸನ್ನೆಗಳು ಯಾವ ವೇಚನ್ನು ಸೂಚಿಸುತ್ತವೆ 
(8ರೋದ. ೧0). ೩. ತಿರುಪುಮೊಳೆ ಮೊದಲಾದುವುಗಳಲ್ಲಿಯ ಸುತ್ತು; 
ಮರಸುತ್ತು : ಅದರ ತುದಿಗೆ ಹೊರಮೈಯಲ್ಲಿ ಗಂಡುಮುಲಸೂತ್ರದ 
ಪೇಚುಗಳಿರುತ್ತವೆ (ಮುಂಂಯು. 8-೭೨) - 
(< ಪೇಚ್ಮು./ಪಾರ, ಹಿಂ. ಮರಾ. ಪೇಟ್‌] 

ಪೇಜವಿತಿ (ನಾ). ಒಂದು ಬಗೆಯ ಚಲನೆಯ ಗತಿ, -ಸಂಚಾರಕ್ರಮ : 
ಗೋಮೂತ್ರ ಮಂಡಲವುಖುವತಾಕ:ಶಂ ಪೇಜವಿಶಿಯೆಂಬ ವಿಧಿಗಳೊಳ್‌ 
ಬಂದು ನೆಲೆಗಿಡಿಸಲು€ ಪೊಲಗಿಡಿಸಲುಂ ಬಲ್ಲೆಂ (80ಶಿಕು. 8-೨೩ ವ): [?] 

ಪೇಜು (ನಾ). (ಪುಸ್ತಕಗಳ) ಪುಟ: ಆ ನೀತಿಪ್ರಶ್ನೇಗೆ ಒಂದು ಪೇಜು 
ಬರೆದಿದ್ದಾರಂತೆ (ಕ್ಕಾರಸ್ನೇ- ೭೩): ನಾವು ದಪ್ಪ ವೇಜಂಗಳು ಇರುವ 
ಒಂದು ಪುಸ್ತಕವನ್ನು ತೆಗೆದುಕೊಂಡು . . . ಬರೆದೆವು (ಕಳನ. ೨೦೩) - 

[೯-ಇಂ. page] 

ಪೇಟ್ಕ (ನಾ). ೧. ಸಾಮಾನುಗಳನ್ನಿಡುವ ಪೆಟ್ಟಿಗೆ,- ಪೆಟಾರಿ. 
೨. ಗುಂಪು; ಸಮುದಾಯ. ೩. ಸೇವಕಜನ ; ಪರಿವಾರ. 
೪. ಬೆರಳುಗಳನ್ನು ಚಾಚಿದ ಕೈ ; ತೆರೆದ ಹಸ್ತ. [ಸಂ.] 

ಪೇಟ (ನಾ). ತಲೆಯಂಡುಗೆ ; ರುಮಾಲು ; ಮುಂಡಾಸು : ತಲೆಗೆ 
ಪೇಟ. ಪೋಷಾಕೆಲ್ಲ ಶುದ್ಧ ಬಿಳುಪಿನದು (ಭಾರದ. 8೬೩9); ಟೋಪಿ ಪೇಟವ 
ತೊರೆದು ಏಳ್ಳನೆ ಜಂಟ ತೋರುವೆ ಊರೊಳು (ಗಜೇಶ, ೬೨-೬). 

[*- ಹಿಂ. ಮರಾ. ಫೇಟಾ] 

ಪೇಟಕ (ನು). ೧. ಪೆಟ್ಟಿಗೆ; ಪೆಟಾರಿ: “ ಪಿಟಕಃ, ವೇಟಕಃ ೨ 
ಪೆಟಾರಿಗೆ ಹೆಸರುಗಳು” (ಸರ್ಕಾಂತಿ. ೩೦೫). ವಿ. ಬುಟ್ಟೆ : ದಟ್ಟಿಯುಟ್ಟು 
ವುುದದೆ ಸಲಿಕೆ ಪೆಗಲೊಳೆಸೆಯೆ ಪೇಟಕಮದೆ ಸಿರದೊಳಮಂರೆ (ಹಾಉಸ್ಮ. 
1-08-0 6ಗಳೆ). ೩. ಗುಂಪು; ಸಮೂಹ : ಅಧಿಕಭಕ್ತಿಯೆ ತರೆ 
ಬಂದುದು ದೇವದಿವಿಜಪೇಟಕಮನಿತುಂ (ಅರಿಫು. ೪-೦೦). . [ಸಂ.] 

ಪೇಟನ (ನಾ). ಸವರುವುದು ; ನೀವುವುದು : ದಶಮಿಯೊಳ ನಾಭಿಯ 
ನಾಭಿಯಿ: ಪೇಟನಂ ಮಾಡುವುದು (ಕಾಮುಕ. ೨೨೭). [ಆ ಸಂ. ವೇಟ ?) 

ಪೇಟಪಾವುಡ (ನಾ). ಒಂದು ಬಿರುದುಸೂಚಕವಾದ ವಸ್ತುವಿಶೇಷ; 
ಪೇಟಕ್ಕೆ ಸುತ್ತುವ ಬಟ್ಟೆ (?) : ಚಂದ್ರಗಾವಿ ವುಡಾಸ್‌, ಪೇಟಪಾವುಡ, 
ಸಾಗ (ಗುರುತರ. ೦೦). [ಪೇಟ್ಮ 4 ಪಾವುಡ,] 

ಪೇಟಿ (ನಾ). ೧. ಪೆಟ್ಟಿಗೆ; ಪೆಟಾರಿ : ಆಂಬುಜಮುಖಿಯೊರ್ವಳ 
ನಿಡುಗಣ್ಣೆ ಳಗಿನೊಳೊಂದು ಸಿಲ್ಕಿದರಗಿಳಿಯೆಸೆಗುಂ ತಣ್ಣೆಳಗುವಣಿಯ ಪೇಟಿ 
ಯೆೊಳಿಂಬಾಗಿ ಮನಂಗೊಳಿಪ್ಪ ಮರಕತಮಣಿವೋಲ್‌ (ಉರ್ಮಲ. ೩-೨೫): 
ಧರಣಿಯಂ ಸಂಶೋಧಿಪಾಗಳ* ಕರಸ್ಥಿ ತ ಕುದ್ದಾಲಕೆ [ಲ್ಕೆ ಪೇಟಿ ವರ) 
ಭಾಸ್ವತ್ಯನ್ಯಕಾರೂಪರಂಜಿತಮೊಂದುಂ ಶಿಶು ಸಲೆ (ರಿಠ್ಕಕ.. ೬-೪): 
೨. ಪೆಟ್ಟಿಗೆಯಾಕಾರದ ಒಂದು ವಾದ್ಯ; ಹಾರ್ಮೋನಿಯಂ : 
ವಸಂತ ನಾಟಕದಲ್ಲಿ ರಾಜಾಪಾರ್ಟು ಮಾಡಲು ಹವ್ಯಾಸಬಟ್ಟದ್ದು, 
ಪಡದೆ ವೇಟಿಗಳ ಬಗ್ಗೆ ವಿಚಾರಿಸಿದ್ದು (ಗಂಮಾಯಿ. ೨೪೦). 

ಪೇಟಿ ಬಾರಿಸು ಹುರ್ಮೊೋನಿಯಂ ನುಡಿಸ: ಜ್ಞ್ಞಾನಶಂಕರ ಫಾ 
ಈಗ ಟಿ ಬಾರಿಸುವುದರಲ್ಲಿ ಮಗ್ಗನಾಗಿರುತ್ತಿದ್ದ (ಶ್ರೀಠನೂಿಕ್ರ. ೬)- 
[ಸಂ. ಪೇಟೀ) 

ಪೇಟಿಕೆ (ನಾ). -ಪೇಟಿ ೧: "ವೇಟಿಕೆಗೆ ವೇಳಿಗೆಯೆನಿಕ್ಯಿಂ” (ಸಂಕ. ೨೯); 

ಆಭರಣಪೇಟಿಕೆಯನತ್ಕುರುತರಾಲೇಪನದ , ಭರಣಿಗಳ ಕುಸುಮಸಾಂದರ 


16೫೩ 


ಪೇಡ 


ಭಾಜನಂಗಳಾಂತಬಲೆಯರು ಸುತ್ತಲೋಲೈಸಿ ಬರೆ (ಕೀಕ್ಕವು- ೩-೨-3) ; 
ಕ್ರೀಡಾವಸ್ತುವಿನೋದಪೇಟಿಕೆಯೆನಿಪ್ಪೀ ವಿಶ್ವಮಂ ಕೊಂಡು ನೀವಾಡುತ್ತ 
ಗ್ಗದ ಜಾಣ್ಮೆಯುಂದಮೊಲಿಸಲ್‌ ನಾಂ ಪಾರಿತೋಷಂಗಳಂ ನೀಡುತ್ತಿರ್ಪೆಂ 


(ಕೇದ. ೨೩-೦). [ಸಂ. ಪೇಟಿಕಂ] 


5 |ಪೇಟೆ. ಪೇಂಠೆ,`ಪೇಠಾ, ಪೇಠ್ಕೆ (ನಾ). ೧. ಅಂಗಡಿಗಳಿರುವ ಬೀದಿ; 


36 


460 


ಕ್ರಯ ವಿಕ್ರಯ ಮಾಡುವ ಸ್ಮಳ ; ಮಾರುಕಟ್ಟೆ : “ವಸಾಲುಹ ಟಾವು 
ಪೇಟೆಯಕ್ಕುಂ” (ನುಂಗಂ3. 003-೩) ; ಉರಿಯ ಪೇಟೆಗಳಲ್ಲಿ ಪತಂಗದ 
ಸಂಕು ವಾಅದೆ ಮರಳುವುದೆ (ಕುವ್ಮಾಳೆ- ೦೦-೨6); ನನೆಯಂ೨ ದಾವಣಿಗಟ್ಟಂ 
ಕಟ್ಟು ಶ್ತಿನಿಯರ್ಗೊಪ್ಪಿಸಿ ಕೊಡುವವೊಲಿತ್ತರ್ವನಿತೆಯರಾ ಪೂವಿನ ಬೇಟೆ 
ಯೊಳ್ಳಾಸಿಗಮಂ ವಿಟರ್ಗೆ (ಇಯಉಾ. 0-80) ; ಆಗಮಜ್ಞರು ಹಂಚಿ 
ಕೊಟ್ಟಂತೆ ಪೇಟೆಯ ಭಾಗದಂಗಡಿಗಳೊಪ್ಪಿದುವೆ. (ರೋಶಕ. ೩-03) 
ಇಲ್ಲಿಯ ಪೇಟೆಯಲ್ಲಿ ಬೂಸದ ವ್ಮಾಪಾರವೂದರೂ ತಕ್ಕ ಮಟ್ಟಿಗೆ ನಡೆಯು 
ತ್ತದೆ (ಮೂಂಂಯ. ೯-೦೪೩). ವಿ. ನೆಲೆ; ಆಗರ : ಹದಿರು ಚದುರಿನಂಗರ 
ಠೌಳಿಯ ಪೇಟೆ (ಕಂಠಂ. ೨-6೩). ೩. ಜನರು ವಾಸವಾಗಿದ್ದು 
ವ್ಯಾಪಾರ, ವ್ಯವಹಾರಗಳನ್ನು ನಡೆಸಂವ ಸ್ಥಳ: ಅವರ ಮನೆ 
ಪೇಟೆಯೊಳಗೆ ಇದೆ (699). ೪. ಶಹರು; ಪಟ್ಟಣ: ಇದೇಯೇನು 
ನಿಮ್ಮ ಪೇಟೆಯವರ ಧೈರ್ಯ (ರಲ್ಲಲ: ೦೬೪). ಪೇಂಠೆ : ೫. ತಾಲ್ಲೂಕಿ 
ಗಿಂತ ಸಣ್ಣದಾದ ಆಡಳಿತವಿಭಾಗ ; ಹೋಬಳಿ : ನಡೆದು ಬನ್ಮ 
ನಾಡ ಗೌಡಿಕೆ ದೇಶ ಪೇಂಠೆ ಪಟ್ಟಣದ ಹಟ್ಟಿಗೆ ಮರಿಯಾದೆ (ಎಳ. ೪111, 
ಸೊರಬ. ೨೬೬೨೫೯: 16099). ಪೇಠಾ: ೫. ರಾಜಕೀಯದ ಮಟ್ಟಿಗೆ. 
ಅದು ಪೇಠಾ ಅಂದರೆ ಉಪತಾಲೂಕಿನ ರಾಜಧಾನಿ (೫ಕುರಾ. 39) ; 
ಪೇಠಾದ ಸ್ಥಳವಾದುದರಿಂದ ೪-೮ ಕಚೇರಿಯ ಜನರು ಕಣ್ಣಿಗೆ ಬೀಳು 
ತ್ತಿದ್ದರು (ಎಂ ಎ- ೩)- ಪೇಠ್ಯೆ : ೧. ಕೃಷ್ಣಾಪುರದ ಪೇಠೆಯು . . . 
ಸ್ಥಳಸುಂಕ (399%, 19. ೨೩೩-೨೩; 2613) ; ಯಾ ಗ್ರಾಮದಲು ಹಳೆ 
ಪೇಠೆಯಲು (ಎಕ. ೪11. ಸೂರ. ೩೫೪-3೪; 37439). ೨. ಸ್ಮರನಿಕ್ಕೆ 
ರತಿಯರಮನೆ ಮಧುವಿನ ಪೇಠೇ(ಶಾಕಂ. ಟೆ) (ಸೊಂಸೋ. ೨8-೩೬). 
೫. ತಾಲೂಕು ದೊಡ್ಡದಿದ್ದಲ್ಲಿ ಪೇಠೆಯೆಂಬ ಸಣ್ಣ ಭಾಗ ವಾಡಿ . . . 
ಅಧಿಕಾರಿಯನ್ನು ನೇಮಿಸುತ್ತಾರೆ (ಮುಂಂಿಕೂ. 93) ; ಈ ಜಿಲ್ಲೆಯಲ್ಲಿ ೮ 
ತಾಲೂಕುಗಳೂ ೩ ಪೇಠೆಗಳೂ ಇರುವುವು (ಕಾರವಾ- ೬೦). 
ಪೇಟೆಧಾರಣೆ ಮಾರುಕಟ್ಟೆಯಲ್ಲಿ ಆಯಾ ದಿನದಲ್ಲಿ ಇರಂವ 
ಸರಕುಗಳ ಬೆಲೆ: ತೆರಬೇಕು ತಕ್ಕ ಬೆಲೆ, ಪೇಟೆಧಾರಣೆ ಬೇರೆ (80ಮು. 
೬೬೨೩), (4 ಮರಾ. ಪೇಟಾ, ಪೇಠ, / ತಮಿ, ಪೇ ತುಳು. 
ಪೇಂಟೆ, ಪೇಟೆ ; ತೆಲು, ಪೇಟ] 
ಪೇಠಣೆ 'ಪೈಠಣಿ' ನೋ. 
ಪೇಠಾ 'ಪೇಟೆ' ನೋ. 
ಪೇಠೆ, (ನಾ). ಗಂಂಪು ; ಸಮೂಹ : ಜಿಜವಾಡದೊಳ" ನ್ಮಾಯಮಂ 
ಪೇಳ್ದ ಮಧ್ಯಸ್ಥ ರಂದದ ಜನದ ಪೇಥೆಗಳಿನೊಪ್ಪಿರ್ದುದು (ಕೇರನು. ೨-೦೦). 
[« ಸೆಂ. ಪೇಟ] 


ಟಂ 


ಪೇಠ್ಯೆ "ಪೇಟೆ' ನೋ. 

ಪೇಡ, ಪೇಡೆ, ಪೇಢೆ, ಫೇಡೆ (ನಾ). (ಉಕ) ಹಾಲುಖೋವ ಹಾಗು 
ಸಕ್ಕರೆಯಿಂದ ಮಾಡುವ ಒಂದು ಬಗೆಯ ಮಿಠಾಯಿ; ದೂದಪೇಡ : 
ಧಾರವಾಡದ ಪೇಡ ಬಾಯಿಗೆ ಸಾಕುತ್ತಿದ್ದ ಹಾಗೇ ಕರಗಿ ಬಿಟ್ಟಿತು 
(ರೂ). ಪೇಡೆ : ನಿನ್ನೆ ಎಲ್ಲರಿಗೂ ಪೇಡೆ ಕಳಿಸಿದ್ದಿ (ಕುಂಳುರು- ೨) ; 
ಅದಕ್ಕಾಗಿ ಪೇಡೆ ಹಂಚುವ ವ್ಯವಸ್ಥೆಯನ್ನು ಗುಪ್ತವಾಗಿ ತಿಳುಹಿಸಿರಿ 
(ಅಕಸಾಂ- ೩೦). ಪೇಢೆ : ಅವಳು ಗಾಡಿಯಲ್ಲಿ ಕುಳಿತ ಮೇಲೆ ಟಿಳಕರ 
ಖಜ್ಞೂರ ಮತ್ತು ಪೇಢೆ ತಂದು ಅವಳ ಕೈಗಿತ್ತರು (ಸ್ಮೃತಿ. ೦೪೪). 


ಪೇಡ, ೫೮೫೪ 


ಫೇಢೆ ; ಖಾದರನು ಕೈಚೀಲದಲ್ಲಿ ಫೇಡೇದ ವುಡಿಕೆಗಳನ್ನು ತಂದಿಟ್ಟಿನು 
(ಶುತ್ತೈರೆ. 9೬೬) ; ಊರಲ್ಲೆಲ್ಲಾ ಆ ಸಂಭ್ರಮದ ಪ್ರಶೀಕವಾಗಿ ಫೇಡೆ 
ಹಂಚಿದರು (660ಯಾ. ೨೨). [«_ಹಿಂ. ಪೇಡಾ : ಮರಾ. ಪೇಡಾ, ಪೇಢಾ) 

ಹೇಡಿ, ಪೇಟ್ಕಿ, ಹೇಡಿ (ನಾ). ೧. ಅಂಜುಕುಳಿ ; ಕೈಲುಗದವನು ; 
ಹೆದರಂಪುಕ್ಕ : ಆನೆ ರಿಪುಸೇನೆಗೆ ಸಾಲ್ವೆನವುಂಕಿ ಪೇಡಿ ವಂಡಿಗಟ್ಟಿ ಆ 
ವೆಡೆಗೆಯ ಕೈಯುಗುರೆ ಸಾಲದೆ ನಚ್ಚಿನ ಕೈದುವೇಟ್ಟುದೇ (ಉಾತ್ಮತಾ. ೪೦೦ 
ಕೂರ್ತಳ) ; ಮುಂ ಬಳೆದೊಟ್ಟ ಪೇಡಿಯೆ ನಿಮ್ಮನಿಂತಿಳಿಸಿ ಮದ್ಬಲಮೆಲ್ಲವುಂ 
ಕೊಲೆ ನೋಡುತಿರ್ಪುದು ಪಾಟ್‌ಯೇ (ಕಂಠ. 00-09) : ಪೇಡಿಯಪ್ಪರಸಿನ 
ಮಾತಿನಂತೆ ಬೇಸಗೆಯ ಮುಗಿಲಂತೆ (ರರ್ಶಾಕ್ಮು- €-34)- ವ. ನಪುಂಸಕ: 
ಷಂಡ ; “ ನವುಂಸೆಕಂ ವೇಡಿ ಪಂಡಕು ತಾಂ ಪಂಡ” (ರಸ್ತುಳೋ- ೩೬-೨೬) 
ಪೇಟ 0೧. ಧರ್ಮಾನುಜಂಗೇಕೆ ಕಿಕರನಾದಂ ಕರವೇಬ*ಯಾದನದಲ್‌ಂ 
ಸೂತಂ ಭಟಂ ವೇಟ್‌ಯೆಂಬರ ಮಾತೊಪ್ಪುಗುಂ (ಗಂಾಯು. 4-೪೬). ಹೇಡಿ: 
೧. ಹೇಡಿ ಬಿರುದ ಕಟ್ಟಿದಂತಾಯಿತೆನ್ನ ವೇಷ ಕಾದ ಬೇಕು ಕಾದುವರೆ 
ಮನವಿಲ್ಲಾ (0ನ. ೩00) ; ರಾಯನಿದಿರಲಿ ಹೇಡಿ ಕಲಿಯಹ (ಕುವ್ಮಾಳ. 
೪-20): ನನ್ನನ್ನು ಹೇಡಿಯೆಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ (6ರ್ಯಕ. 
902) ; ಹೇಡಿ ಯುದ್ಧಕ್ಕೆ ಹೋಗ, ಖೋಡಿ ಕೆಲಸಕ್ಕೆ ಹೋಗ (ಗಾರ). 
೨. “ಉಭಯವ್ಮಂಜನಾ, ಪೋಟಾ--ಈ ೨ ಹೆ(ಪೇಡಿ” (ಜರಾಯು. ೩೦-೨೬೬). 
೩. ಗಟ್ಟಿಯಲ್ಲದುದು ; ಪೊಳ್ಳುದುದು : ಅರಳೆ. . . ಕಟ್ಟಿಗೆ ಹೇಡಿ, 
ಕೆಲಸಕ್ಕೆ ಬರುವುದಿಲ್ಲ (4ಠಾಗೆ, ೩೫) - " ಹೇಡಿವಂಣ್ಣು ” ಪಟಾ. 
[ದೇ.॥ ತಮಿ. ಪೇಟಿ; ಮಲ.ವೇಡಿ; ತುಳು. ಹೇಡಿ,ಹೇಡೆ; ತೆಲು. ಪೇಡಿ) 

ಪೇಡಿ,- ಪೇಢಿ (ನಾ). (ಉಕ) ಚಿನ್ನ. ಬೆಳ್ಳಿಯ ವ್ಯಾಪಾರಕೇಂದ್ರ ; 
ಸರಾಫ್‌ ಕಟ್ಟೆ : ಈ ಅಜ್ಞಾನ ಮತ್ತು ಭಯದ ಮೂಲಕ ಪೇಟೆಯ 
ವೈವಹಾರವು ಆಡತಿ ಅಂಗಡಿ ಇಲ್ಲವೆ "ವೆಃಡಿ' ಗಳ ಮುಖಾಂತರವಾಗಿ 
ಇದುವರೆಗೆ ನಡೆದಿರುವುದು . . . * ಪೇಡಿ' ಗಳ ವ್ಯವಹಾರಕ್ಕೆ ಕಾಯದೇ 
ಕಾನೂನಿನ ನಿರ್ಬಂಧವಿರುವುದಿಲ್ಲ (ಕ್ಯಾಂಕಕ್ಕೆ. 0); ಈ ಮುಂಬಯಿಯೊಳಗಿವ 
ದುಕಾನಿನ ಹೊರ್ತು ನಮ್ಮ ಮುಖ್ಯ ಪೇಡಿಯೂ ನಮ್ಮ ವಾಸಸ್ಥಾನವೂ 
ಸೋಲಾವುರದಲ್ಲುಂಟು (ಕಪಂನ್ಲಾ. 30)- ಪೇಢಿ : ಆಗಿನಿಂದ ನಡೆದು ಬಂದ 
ಕೆಲವು ಪೇಢಿಗಳು, ಅಂಗಡಿಗಳು, ಸಂಸ್ಥೆಗಳು (ಕಳ್ಳಾ. 92); ನಮ್ಮೂರಲ್ಲಿ 
ಪೇಢೀ ನಡೆಸುತ್ತಿದ್ದ ಗಂಗಾಪ್ರಸಾದತಿವಾ೦ , , . ರಂಗಣ್ಣ, ಇವರೇ ಈ 
ವಾಸಂತಿಕಾಧತ್ರಕ್ಕೆ ವಾಹಾಪಾಲರಾಗಿದ್ದರಂ (ರೀಶಹ. 11, 0೯೪). 

[ - ಮರಾ. ಪೇಢೀ 

ಹೇಡಿತನ, ಹೇಡಿತನ (ನಾ). ಅಂಜುಬುರುಕುತನ ; ಪುಕ್ಕಲುತನ : 
ಏನಯ್ಕ ಪೇಡಿತನಂ, ಅಂಜದಿರ್‌ (ಅಕ್ಕಕ್ಕಾ- 9-೬೨): ಕೊಲೆಯ 'ಆಪರಾಧ 
ದಿಂದಮಾ ಪೇಡಿತನಪದಮಾನಮೇ ಮೇಲು (ಎರೈಕ್ರು. ೪-೪3). 
ಹೇಡಿತನ ; ನೋಡಿದಳು ದಮಯಂತಿ ಭೀತಿಯಲೋಡುತಿಹ ಬೀಡಿಕೆಯ 
ವೈಶ್ಯರ ಹೇಡಿ[ಣಕಾ. ಕೇಡ]ತನವನು (695. ೩-೯೦); ಅವರಲ್ಲಿ ಜೇಗನೆ 
ಪುಕ್ಕು, ಹೇಡಿತನಗಳು ಮೆಲ್ಲನೆ ಸೇರಿಕೊಳ್ಳುವುವು (ಹತ್ರ. ೩೦). 

[ಪೇಡ್ಕಿ + - ತನ] 

ಪೇಡೆ .ಪೇಡ' ನೋ: 

ಪೇಢಿ ಪೇಡ್ಕಿ' ನೋ. 

'ಹೇಢೆ * ಪೇಡ ` ನೋ. 

ಪೇಣಿ (ನಾ). ಒಂದು ಬಗೆಯ ಸಿಹಿಭೆಕ್ಷ್ಯ : ಬೆಳತಿಗಕ್ಕಿಯ ಹಿಟ್ಟ 
ಹೊಸ ಬೆಣ್ಣೆಯಿಂ ಕಲಸಿ . . . ಸರಿಜೆಣ್ಣೆ ಸರಿದುಪ್ಪದೊಳಗೆ ಪಾಕವ 
ಮಾಡಿ ಪದರಿನೊಳು ಸಕ್ಕರೆಯನಿಡಲದುವೆ ಪೇಣಿಯಹುದು (ಸೂಜಕಾ- 
0-9೬) : ಚೆಲುಪಾಲುವ್ರತವೆಂದಳೊರ್ವಳು ಪೇಣಿಯ ಮೆಲಲೊಲ್ಲೆನೆಂದ 
ಳೊರ್ವಬಲೆ (ಕರತ. ೨೧-೨೪). [ ಸಂ. ಫೇಣೀ] 


70 


26 


40 


ಪೇನ್‌ 


ಪೇತ, ಪೇತು, ಹೇದೆ (ನಾ). ೧. ಭೂತ; ಪಿಶಾಚಿ; ಪ್ರೇತ: 


ಕೆಲಕೆ ಕಾದಿಹ ಬೂತಪೇತವು (೪98%: ೩6-೨೩) ; ಕೊಳುಗಾಣದ ಪೇತರತ 
ಗಳಂತೆ ಕಾಡುವರು ಕಂಡವರ (ಕುಳರಾ. ೭-೨೨). ೨. ಹೆಣ; ಶವ: 
"ನರಪೇತ ' ಪರಾ. ಹೇತು: ೧. “ ಪೇತು(ತ)_ಪ್ರೇತ ಹಾ 
ಪಿಶಾಚಿ” (ಕರ್ಮಳೋ- ೨೭); ವೇತೆ ನೀನೇನು ದೊಡ್ಡಿತು (ಕೋಕ. 
03-689) : ಪೇತುಗಳಲ್ಲೆ ಖೇಚರರು ಭೂಚರರೆಲ್ಲ ಭೂತಗಳಲ್ಲಿ (6ರಕ. 
94-೩8), ೩. ಅಂಜುಬುರುಕ; ಹೇಡಿ: «"ಪೇತುಗ' ಪರಾ. 
ಹೇದೆ; ೧. “ಹೇದೆ.ಭೂತಂ" (ಕನುರ. ಕಂ. 3), ತೊನೆವ ನೆಲ ಮಾಟಮಿದು 
ಮನೆಯ ಕಾಟದ ಹೇದೆ : ಬಿನುಗೊಂದು ನೆಲಮುಕ್ಕು ಕಾಡುತಿಹುದು 
(ಕಾಲೂರೆ. ೦8೪-೩೩೯). [« ಸಂ. ಪ್ರೇತ] 


ಪೇತು “ಪೇತ' ನೋ. 
ಪೇತುಕಣೆ (ನಾ). (ಆಲಂ) ಹಿಂಸೆಗೊಳಗಾಗಿಸುವ ಅನಂಗನ ಬಾಣ ; 


ಪುಷ್ಪಬುಣ : ಚೂತ ಕುಮುದಂ ಕಮಲ ಮಲ್ಲಿಗೆಯಶೋಕೆಗಳ ವೇತುಕಣೆ 
ಗಳ ತೊಟ್ಟು ಕಾತರಿವ ಸ್ವೀಪುಂಸರೆಸೆಯೆ ಬೀಳುವರು (ಕ್ರರುತ. 8-094). 
[ವೇಶು (ಎ ಪೇಠ)  ಕಣೆ,] 


ಪೇತುಗ (ನಾ). ೧. ವಶಂಚಿಯಂತಿಹವನು ; ದುಷ್ಟ : ದುರಾತುಮನು 


ಪಾಂಡವರ ಕಪಟದ್ಮೂತದಲಿ ವನವಾಸಕಟ್ಟಿದ ಪೇತುಗನು ಕಡುಲಜ್ಜ 
ಭಂಡನು (ಕುಮೂಂಃ. 09). ೨. ಅಂಜುಬುರಂಕ; ಹೇಡಿ : ತಿರುಗಿ ಸೀತೆಯ 
ಬಿಟ್ಟೆನಾದರೆ ಕರೆಯ ಪೇ[ಶಕಾಕಾಂ. ಕೇ]ತಂಗನೆಂದು (ರಕ. ೬-೦೨-0೬) ; 
ಕಂಡ ದೆಸೆಗೋಡುತಿರಲು ಕೇಳಿ ಚೈದ್ಮಂ ಪೇತುಗರ ಬಯ್ದು 
(ಹರಣ. ೩6)- [ವೇತಿ (« ವೇತ) + -.ಗ್ಯ) 


ಪೇದೆ « ಪ್ಯಾದೆ >: ನೋ. 
ಪೇಜೆಮಾತು « ಪ್ಯಾದೆಮಾತು > ಮೋ. 
ಪೇನ್‌. ಪೇನ್ಮು, ಹೇನ್‌, ಹೇನು (ನಾ). ೧. (ಸಾಮಾನ್ಯವಾಗಿ ಕೊಳ 


ಕಾದ ಬಟ್ಟೆ ಹಾಗೂ ತಲೆಯ ಕೂದಲಿನಲ್ಲಿ ಸೇರಿಕೊಳ್ಳುವ) ಒಂದು 
ಬಗೆಯ ಸಣ್ಣ ಹುಳು; “ಯೂಕ: ಅಂತೊಪ್ಪುವ , . . ಶೆಯ್ಯಾತಳ 
ದೊಳ್‌ ಮಂದವಿಸರ್ಷಣಿಯೆಂಬುದೊಂದು ವೇನಿರ್ವದು[೫ ಜಂ, 
ಯೂಕಮಿಪ್ಪುದು). (ಕಂಕಕಂ. ೦೨೩-೦೦) ; ರಸಮಂ ಫಣಿವಲ್ಲೀದಳರಸ 
ದೊಳ್‌ ಮರ್ದಿಸಿ ಬಲ್‌ಕೈ ಕಪ್ಪಡದೊಳ್‌ ಭಾವಿಸಿ ತಲೆಯೊಳ್‌ ಕಟ್ಟದೊಡುಳ್ಳ 
ಸೀರುಮುಳ್ಳನಿತು ಪೇನುವತಾಗಳೆ ಕ8ಡುಗಂಂ (ಊೋಳೋಪ. ೪-೩೭); ತಲೆ 
ಯೊಳ್ತೀವಿದ ಪೇನ ಸೀರ್ಮಲಮನೆಂತುಂ ಬಾರ್ಚಿ (8ರಸಂ. ಕಂ. ೦.೪) ; 
ಕಣ್ಣೆಂಜಲೆಂದು ತೂಪಿಆ್‌ದು ಬಣ್ಣದಾವರೆಮೊಗ್ಗೆ ಮೊಲೆಯ ಬಾಯೊಳ 
ಗೂಡಿಯುಣ್ಣಲ್ಕೆ ಪೇನ್ಬೆದಕುವಳು (ವೊಆಹತ್ತ, ೦೭-೬೩). ಪೇನ್ಮು : 
೧. ಸ್ಪರ್ಶ ರಸ ಗಂಧಂಗಳೆಂಬೀ ಮೂಲಜನಹಾವ . . . ವೇನು ಸೀರು ತೇಟು 
- - « ತುಂಬುಬು. ಮೊದಲಾದವಜಕೊಳಂ (ಕಾರ. ೪೪)- ಹೇನ್‌: 
೧. “ ಮಸ್ತಕಮೃಗಂ ಮ್ರುದಂ ಹೇನೆನಿಕ್ಕುಂ ” (ನುಂಗ: ೪೯-೦೪); 
“ ಉಂದುಕಂ- ಹೇನ್‌ " (ಇಕಕ್ಕ. ೨೬) ; ಕೇಶಎಳಿದಿಹದೆಂಬೆ ಹೇನ್ಸೀ೦* 
ಸೂಸುತಿಹವೆಲ್ಲಲ್ಲಿ ಮೃತವಹ ಘಾಸೆ ಬಪ್ಪುದು (ಶಕುಳಾ. ೩-೦೩). ಹೇನು: 
೧. “ಹೇ[ತಠಾಣಂ- ವೇ]ನಿಗಂಜಿ ಸಂವರ್ಜಿಪರುಂಟೆ ಕುಂತಳಮಂ 
(ಊರವು.೦-ಒ) ; ಹೇನನೊರಸುವಡೇಕೆ ಶರಸಂಧಾನ (ಕರಾ ೬೪-80); 
ಹೇನು ಬಲ್ಲುದೆ ಮೂಡಿದ ಹೂವಿನ ಪರಿಮಳವ (ಭ್ರುಕಂಡ ೦-೦೨೫-೨). 
೨. ಗಿಡಮರಗಳಿಗೆ ಹತ್ತುವ ಕೀಟಗಳಲ್ಲಿ ಒಂದು ಬಗೆ : ಗಿಡಮರ 
ಗಳಿಗೆ ಅಂಟಿರುವ ಹೇನುಗಳಲ್ಲೂ ಇನ್ನು ಅನೇಕ ಕೀಟಗಳ ಲ್ಲೂ ಈ ರೀತಿ 
ಯಿಂದ ಸಂತತಿಯು ಬೆಳೆಯುವುದು (೫ಂತ್ರ. 11. ೬೦೦) ; ಗಿಡದೆ ಸೀರು 
ಇ್ಲಥವಾ ,ಹೇಫುಗಳು (೩phidಂ) ಲಕ್ಷಾವಧಿ ಸಂತಾನವನ್ನು ಉತ್ಪತ್ತಿ 
ಪುೂಡುವವು ಕೋಟ. ಟಿ. 


ಪೇನ್ಮ 


ಹೇನ ಕೆರೆ-ಕೂದಲು ಉದುರುವ ಒಂದು ಬಗೆಯ ರೋಗ : 
ಇಂದ್ರಲುಪ್ತ ಎಂಬುದೊಂದು ಮಂಡೆಯ ಕೂದಲು ಒಂದೂ ಇಲ್ಲದೆ 
ಉದುರಿ ಮಂಡೆಯ ಚರ್ಮ ಕಣಣಲ್ಬಡುವುಮು ; ಅವನೇ ಹೇನ ಕೆರೆ 
ಎಂಬರು (ಫೈರ್ಕ೫ಾ. 12. 0೩೦) - 
(ದೇ. ॥ ತವಿ. ಮಲ, ನಾಯ್ಕಿ. ಗಡಬ. ಪೇನ್‌ ; ತುಳು.. ತೆಲು. 

ಕುಇ. ಮಲ್ತ್ಹೊ. ವೇನು ; ಕುವಿ, ಪೇನು, ಪೇನೂ] 

ಪೇನ (ನಾ). ನೊರೆ ; ಬುರುಗು: “ ಪೇನ-ಫೇನ= ನೊರೆ” (ತ್ಮಕೋ. 
3೬), ಫಕಾರಕ್ಕೆ ಪಕಾರಂ. ಫಾಲ್ಗುನ -- ಪಾಲುಗುಣ ; ಫೇನ- 
ಪೇನ (ಕಮದ. ೨೩೩ ಪ್ರಯೋ). [ ಸಂ. ಫೇನ ] 

ಪೇನ್ಶ " ಪೆನ್ನು ನೋ. 

ಪೇನಾ 'ಪೆನ್ನು ' ನೋ. 

ಪೇನಾರಿ ' ಪೀನಾರ್ಕಿ' ನೋ. 

ಪೇನಿ (ನಾ). ೧. ಒಂದು ಬಗೆಯ ಪಿಶಾಚಿ : ಬಟ್ಟೆವೋಪರ್‌* ಪಸಿದೆಳೆ 
ಗೆಯ್ಯಂ ಪೊಕ್ಕಂತೆ ಪೊಟ್ಟೆಯನುರ್ಚಿ ಶಿಂಬ ಪೇನಿಗಳುಂ (೧ಂಹಂ. ೨-೦೦ ನ): 
೨. (ಆಲಂ) ಲೋಭಿ ; ಜಿಪುಣ : ಪೇನಿಗಳಂ ಪೊಗಲದಿರಭಿಮಾನಿಗಳಂ 
ಗುಣದ ಕಣಿಗಳಂ ವಸುಮತಿಯೊಳ* ದಾನಿಗಳನೂನಮಿಲ್ಲದ ಮೋನಿಗಳಂ 
ಪೋಗಿ ಪೊಗಲ (ಎಕ. ೪. ಶೇಂಕು. ೦೨೩-೦೬; 980 ; ತಾನುಣ್ಣದ 
ಪೆಆರ್ಗಿಕ್ಕದ ಪೇನಿಯ ಪತ್ಚಡಿಕೆಯೆನಿಪ: ಲೋಭಿಯ ಪೊನ್ನ . 
ಕವರ್ಮುಕೊಂಡು (ರನೋನ್ಕು. ೨-೩೪): [ದೇ. ॥ ಕುವಿ. ಪೇ) 

ಪೇನು, " ಪೇನ್‌” ನೋ. 

ಪೇನ್ಮು "ಪೆನ್ನು ' ನೋ. 

ಪೇಪಂದಿ (ನಾ). ಹೆಣ್ಣುಹಂದಿ : ಆ ಪೊಬಲೊಳ್‌ ಪೇಪಂದಿ 
ಯಾಗಿ ಪೆಟ್ಟಿ (ನಕ್ಮಾರಾ. ೧೦-೬) ; ಆ ಪುರದೊಳ್‌ ಪೇಪಂದಿಯಾಗಿ ಬಂದು 
(ಸುಕುತಾ. ೩-೨೭) ; ಅಮೇಧ್ಯದ ನಾಯ ಪೇಪಂದಿಯ ಕತ್ತೆಗಳ ನಡುವೊಂದೆ 
ರಡು ಜಾವೆಂಬರಮಿರ್ದು (೪೫ಂ- ೪-೪ ನ). [ ಎಪೆಣ್‌ - ಪಂದಿ] 

ಪೇಯ (ನಾ). ೧. ಕುಡಿಯಲು ಯೋಗ್ಯವಾದುದು; ಪಾನೀಯ ; 
ಮದ್ಯ. ಪಾನಕ, ಚಹಾ. ಕಾಫಿ ಮುಂತಾದುವು: ನೀರಿಲ್ಲದಿದ್ದರೆ 
ಚಹಾ. ಕಾಫೀ, ಕೋಕೋ ಮೊದಲಾವ ಪೇಯಗಳನ್ನು ಕುಡಿದು ಬದುಕ 
ಬಹುದಲ್ಲವೆ (೧ಕೋದ- 0೪) ; ಬಾರಿನಿಂದ ಯಾವ ಯಾವುಮೋ ಪೇಯ 
ಗಳನ್ನು ತರಿಸಿ ಕುಡಿಯುತ್ತಿದ್ದುಗೆ (೬48: 6). ೨. ಭಕ್ಷ್ಯ. ಭೋಜ್ಯ, q 
ಲೇಹ್ಮ ಮತ್ತು ಪೇಯ ಎಂಬ ನಾಲ್ಕು ವಿಧವಾದ ಆಹಾರಗಳಲ್ಲಿ 
ಒಂದಂ : ಬಾರದ ಭವದಲ್ಲಿ ಬಂದು, ಉಣ್ಣದ ಪೇಯವನು ಉಂಡು, 
ಕಾಣದ ದುಃಖವ ಕಂಡು (ಕರಕ: ೬೩೬) : ಮನುಷ್ಯರ ಜಠರದಲ್ಲಿರುವ 
ವೈಶ್ವಾನರಾಗ್ನಿಯಲ್ಲಿ » ೬ « ಸಂಯುಕ್ತನಾಗಿ ಭಕ್ಷ್ಯ. ಭೋಜ್ಯ, ಲೇಹ್ಯ, 
ವಯ ಎಂಬ ನಾಲ್ಕು ವಿಧ ಅನ್ನವನ್ನು ಜೀರ್ಣ ಮಾಡುತ್ತೇನೆ (ಛಉತತ್ತ.. 
09). £ ಭೋಜ್ಯ. ಪೇಯ, ಚೋಷ್ಕ್ಮ. ಲೇಹ್ಯ. ಖಾದ್ಯ. ಚರ್ವಣ. 
ನಿಷ್ಟೇಯಂ ಮತ್ತು ಭಕ್ಷ (ಗಳೆಂದು ಆಹಾರಗಳು ಎಂಟು ವಿಧ ಎಂಬ 


ವಿವರಣೆಯೂ ಇದೆ. ೩. ನೀರು. ೪. ಹಾಲು. [ಸಂ.7 
ಪೇಯತ್ತಿ (ನಾ). ಒಂದು ಬಗೆಯ ಅತ್ತಿಮರ : “ಮಲಯೂಃ- 


ಕಲ್ಲತ್ತಿ. ಪೇಯತ್ತಿ” 
ಪೇರ್‌, `'ಪರ್ಮಿ' ನೋ. 
ಪೇರ್‌, "ಪೆಸರ್‌' ನೋ. 
ಪೇರ್ದಂಡೆ (ನಾ). ದೊಡ್ಡ ಪಾತ್ರೆ.-ಅಂಡೆ : ಶತಸಂಖ್ಯೆ ಕೊಪ್ಪರಿಗೆಯಿಂ 
ಬಹುವಿಧದ ತೈಲಂಗಳ ವಿಂಂದೆದ್ದು ಪೆಃರಂಡೆಗಳಲಿ ಮೊಗದತಿ ಪಂಜು 
ತಂಡವುಂ ಪತ್ತಿಸಿದರು (೦ಕ್ಷ್ಮಳಾ. 6-೬-೩೩). 
(ಪೇರ್‌, (ಪಿರಿದ್ಕು)-ಅಂಡ್ಕೆ) 


(ಓತರಿ, 00೪) [ಪೇಯ , + ಅತ್ತಿ) 


40 


೫೮೫೫ 


ಹೇರಡವಿ 


ಪೇರಂದ (ನಾ). ಅತಿಶಯವಾದ ಪ್ರದರ್ಶನ : ಆ ಪರ್ಶಕನು ದೊರೆ 

ಯನ್ನು ತನ್ನ ಮನೆಗೆ ಔತಣಕ್ಕೆ ಕರೆದನು ; ತನ್ನ ಭಾಗ್ಯವನ್ನೆಲ್ಲೂ 
ಪೇರಂದ ಮಾಡಲು ಹೊರಟನು (ಕೀತಿತೂ 1೪, 8). 
[ಪೇರ್‌ ( ಎಪಿರಿದು,) ಅಂದ] 


8 |ಪೇರಗಳು 'ಪೇರಗಟ್‌' ನೋ. 


ಪೇರಗಚಿ*, ಪೇರಗಳಂ (ನಾ). ದೊಡ್ಡದುದ ಕಂದಕ : ಸೀರ್ಪನಿ 
ಯಾಯ್ವಬ್ಬಿಯೆನುಶ್ತು ಮಾರ್ದುಲಿವವೋ ಲೊಪ್ಪಿರ್ಪದಾ ಪೆ:ರಗಟ3* 
(ಕುಸುನೂ, ೨-೭೩). ಪೇರಗಳು : ಪೇರಗಳು ವಾರಿನಿಧಿ ಚಕ್ರವಾಳಾದ್ರಿ 
ವಿಸ್ತಾರತರ ಕೋಟೆ ತತ್ತುರವೆ ಜಂಬೂದ್ವೀಪ (ಸಳ್ಳರತ್ಸ. 3-೪) ; ನೆಗಳಾನೆ 
ಮಿಾನ್ಸಳನೊಳಕೊಂಡು ಬಂದು ಪೇರೆಗಳಾದುದಬ್ಬಿ ದ್ವಾರಕೆಗೆ (ರೋಜಕ- 
೩-3); ಬಂದು ಬಿದ್ದರಮರಾವತಿಯ ವೇರಗಳೆನಮಶಭಟರು (ಕಂತ್ರಿ. 
[ ಪೇರ್‌ (ಎ ಪಿ೨ಿಮ್ಮ) + ಅಗಟಾ( ಆಅಗುರ್ಟು) 
ಪೇರಗುಬ್‌ (ನು), ದೊಡ್ಡ ಅಗುಳಿ ; ಭಾರಿಯಾದ ಲಾಳವಿಂಡಿಗೆ : 
ಭರೆದೊಳ್ಳುಆ್‌ದರ" ಬಡುಗಣ್ಣರೂರೆ ಪೇರೆಗುಟಿಗಳಂ (ಅಶ್ರತಿ. ೩೨-೨). 
[ಪೇರ್‌ ( ಎಪಿರಿದ್ದು) ೬ಅಿಗುಬ್‌ (ಆ ಅಗ್ಗಲ್ನ) ] 
ಪೇರಟೆ (ನಾ). (ಕರಾ) ವರನ ಮನೆಗೆ ಮದುಮಗಳ ಸಂಗಡ 
ಹೋಗುವ ಆಕೆಯ ಅಕ್ಕ ಅಥವಾ ತಂಗಿ: ಅಕ್ಕನ ಜೊತೆಗೆ ಪೇರಚೆ 
ಯಾಗಿ ಅವಳ ಊರಿಗೆ ಹೋಗಿದ್ದಳು (ಕೂರಿ). [7] 
ಪೇೇರಟ್ಟಣೆ 'ಪೇರಟ್ಟಳೆ' ನೋ. 
ಪೇರಠಟ್ಟಳೆ, ಪೇರಟ್ಟ ಕಣೆ (ನಾ). ದೊಡ್ಡ ಬುರುಜು,-_ಕೊತ್ತಳ : 
ಮಿಳಿರ್ವುತ್ತುಂಗಧ್ವಜು ಮಾರ್ಪೊಳಿವ ಜಲಫರವ್ರಾ ತಮೆಂಬಂತೆ ಪೇರಟ್ಟಳೆ 
ಗಳ್‌ ತಕ್ತೆತ್ತಲುಂ ಬಿಂಬಿಸೆ (ಮೇಣ. 3-೬9). ಪೇರಟ್ಟಣೆ : ಮಕರಬಿಬ್ಬಿ 
ಪೇರಟ್ಟಣಿೆಗಳಮರನಾ ಯತರ ಕಾಯ್ದಿಂ.... ಮನಕೆ ಮಂಗಳವೆನಿಸು 
ವಮರಾವಶಿಯ ಪುರಕ್ಕೆ ತಂದನೆಮ್ಮು ರುಡ್ರಂ (ೀಕ್ಕೆಫ್ರಿ- 3-೩-0೪). 
[ವೇರ, (ಆ ಪರಿದು,) 4 ಅಟ್ಟಳೆ] 
ಪೇರಟ್ಟೆ (ನಾ). ದೊಡ್ಡ ಮುಂಡ ; ದಪ್ಪವಾದ ದೇಹ: ನೆಟ್ಟನೆ 
ನಡೆಯುತ್ತೆ ಪಡಲ್ವಟ್ಟರೆ ಪೇರೆಟ್ಟೆಗಳನೆ ಮೆಟ್ಟುಗೆಗೆಯ್ದು (85. ೨-೦೦೪). 
[ಪೇರ್‌ ( ಎಪಿರಿದು,) + ಅಟ್ಟೈ] 
ಪೇರಡಗು (ನಾ). ಅಧಿಕವಾದ ಮಾಂಸ : ದೆಸೆದೆಸೆಗೆ ನರಶಿರಂ ತೆತ್ತಿಸಿ 
ಮೆಟ್‌ದುವು ಮಗಿಲೊಳಬ್ಬಿ ಪೇರಡಗಿನ ಪೆರ್ಬೆಸನದೆ ಪೊಜಗಣ ಜೀವ 
ಪ್ರಸರಮುಮಂ ಪಲವು ಮುಖದಿನವಳೋಕಿಪವೋಲ್‌ (ಯಕೋಶ. ೦-೩೩) ; 
ತೊಡೆ ಪೇರಡಗಿನ ಕಾಳಿಜದೆಡೆ ಚರಣಂ ದುರಿತಕಾರಣ: ಶಾನೆನಿಪ, . . 
ಗಣಿಕೆಯರೊಡಲೊಳ್ಳು ರುಡುಂಟೆ (ಕೃತಏ. ೨೮-೭೦)- 
[ ಪೇರ್‌, ( ಎ ಪಿರಿದ್ಕು) --ಅಡಗ್ಳು] 


೨೪-೨೪), 


ಪೇರಡಬಳ (ನಾ). ಹೆಚ್ಚಾದ ಆತಂಕ ; ಅಧಿಕವಾದ ಕಾತರ: 
ಕುರುಣ್ಮನಿಧಿಯ ₹ಕಾರುಣ್ಯಮಿಂತಾಯ್ತೆನುತೆಪಾರಭೀತಿಗ್ರಸ್ತಮನನಾಗಿ 


ಬಾಯಳಿದು ಪೇರಡಬಳಂ ಬಲಿದು ಬಸವಳಿವುತಿರ್ಪನ್ನಂ (ಕ4ಟ್ಟೂರ. 0೬-೧೦9). 
[ ಪೇರ್‌, ( ಎಪಿರಿದ್ದು) + ಅಡಬಳ್ಳ ] 
ಪೇರಡವಿ, ಹೇರಡವಿ (ನಾ). ದೊಡ್ಡ ಕಾಡು ; ದಟ್ಟವಾದ ಅರಣ್ಯ : 
ಒರ್ವನೆ ಸಂಧಿಸಿ ಪೋದನಂಮ: ಪೇರಡವಿಯೊಳಾ ತುರಂಗವದನೆರ್ಕಳ 
ಬೆಂಬಟ್‌ಯಂ ಮಹೀಭುಜಂ (ದಂತ. ೬೨೦) : ಭೃತ್ಯರ್ಗೆ ವೇರಡವಎ 
ಯೊಳ್‌ ಪಣ್ಣಲಂಗಳನಜಸಿ ಶ್ನಿಮೆಂದು ಪೇಟ್ವೂದುರಿ (ರರ್ಕಾಕ್ಕು. 
೨-6೫೩) ; ಪಾಶಕಿಯನಟ್ಟುವಂತೆ ವೇರಡವಿಗಟ್ಟುವೊಡೆ (ರಾರು. ೩-೨೨). 
ಹೇರಡವಿ : ಆಡಿನ ತಶ್ರ್ತಿಯೊಳಗೊಂದು ಹೇಲಡವ ಇದ್ದಿತ್ತು ಆ ಹೇರಡವಿ 
ಯೊಳಗೆ ಮೇರುದೆ ಇದ್ದಿತ್ತು (666. ೪0-00೯) ;: ಕೌರವಪಡೆಯ ಹೇರ 
ಡವಿಯನು ಸವಅಲು ಕಡಿತಕಾಟರು ಮುಂದೆ ಹೊಕ್ಕುದು(ಕುವ್ತಳೀ, ೩-6); 


ಪೇರಡಿ 


ಹೇರಡವಿಗಳ ಮೊತ್ತದಲಿ ಮೈಮಜಕಿಯದಅಸಿದರಾ ನಿಶಾಚೆರನ 
(ಕೊರಲು, ೪-00-8). (ಪೇರ್‌, ( ಎಪಿರಿದ್ದು) 4 ಅಡವಿ ] 

ಪೇರಡಿ (ನಾ)- ೧. ದೊಡ್ಡ ಪಾದ: ಪದದಾದಿಯ ಹ್ರಸ್ವಕ್ಕೆ ಬಹುಳತೆಯಿಂ 
ದಿೀರ್ಫಮಕ್ಕುಂ . . . ಪೇರಡಿ, ಪೇರೊಡಲ್‌ (ಕಮದ. ೦೪೦ ತ್ರಯೋ). 
೨. ಶ್ರೇಷ್ಠವಾದ ಪಾದವುಳ್ಳವನಂ ; ಪೂಜನೀಯ: ತಣ್ದನ್‌ ತರು 
ಪೇರಡಿ ಬಾರಯ್‌ |! ನೋವನ್‌ ನೀಗುವ ಪೇರಡಿ ಬುರಯ?" 1 (608ಗೊ. 
80-0048). ೫೩. ದಾಪುಗಾಲಂ ಹಾಕಲು ಅನುಕೂಲವಾಗುವಂತಹ 
ಕಾಲುಳ್ಳುದು ; ನಾಯಿ ; “ಪೇರಡಿ, ಸೊಣಗೂು, ಜಂಯಿಲಂ. ಈ 
೩ ಕುಕ್ಕುರಂ” (೪6: ೩೦-೦೦೪): ಪೇರಡಿ ತನ್ನನಟ್ತಿಯಿಂ ನಲಿನಲಿದಾಡೆ 
ಪೋದ ಮನುಜಂ ಪಡೆಗುಂ ತನಗಿಷ್ಟಸಿದ್ಧಿಯಂ (ರೋಳೋಶ. ೦೨-೨೬): 
ಬೇಂಟೆಯ ಪೇರಡಿಗಳಂ. ಮುಂ ಬಿಪ್ಪಿ (ತುರಾತ. ೦೦ 17). 

[ಪೇ೦', ( ಎಪಿರಿದು,) 4 ಅಡ್ಮಿ) 

ಪೇರಡ್ಡ (ನಾ). (ಆಲಂ) ಮುಖವನ್ನು ತಿರುಗಿಸುವಿಕೆ; ತಿರಸ್ಕಾರ : 
ಅಂತಂದಾಹೀನೆಮಾನಸಂ ಮಸಕಮಿಲ್ಲದ ಸಾರ್ವಭೌವಂಂ ಪೇರಡ್ಡ ಮಾಗಿ 
ಕೆಲದ ಚಕ್ರಾಯುಧನೆೊಳ್‌ ತಮ್ಮಂಗಬಾಹ್ಯವಸ್ತುವಂ ಪರಿತಂ ಮಾಡುತ್ತಿರೆ 
(ಕಾಂತಿಫು- ೦೦-೦೦೬ ನ). [ಪೇರ್‌ (-ಪಿರಿದ್ಕು)? + ಅಡ್ಡ] 

ಪೇರಣ. ಪೇರಣೆ (ನಾ). ನೆ ತ್ಯ ಮಂಂತಾದ ಮನರಂಜನೆಯ 
ಪ್ರದರ್ಶನ : ಭೂವರನ ಮುಂದಾಡುತಿಹ ಪೇರಣ ದಲೆಂಬ ಸಂವರಣೆ 
ಗುಂಟಾದ ವಾಜಿಗಳೆಯ್ದೆ ಚಾರಿವರಿದಾಡಿದವು ಶತಕೋಟಿಯು (ಹಶಳಾ. 
4-೨೦); ರುದ್ರಕನ್ನೆಯರುಗ್ಗಡದ ಪಾತ್ರ ನೂಜಕೊಂದು ತಾಳಮೇಳದ 
ಲಕ್ಷಲಕ್ಷಣವ ತೊೋಣು[ತ್ತೆ) ಗುಂಡಾಲದೆೊಲಂಡಲೆದು ಪೆಕ್ಕಣದ ಪೇರಣದ 
ಲಾಸ್ಕಗಳ (ಗಳತ. ೩-99): ಪೇರಣ ವೆಕ್ಕಣ ಗುಂಡಲಂಗಳಂ ಬಲ್ಲ ಸಾತ್ವಿಕ 
ಆರಭಟೆ ಕೌಶಕಿಯೆಂಬ ಪಾತ್ರಂಗಳಿಂ (ರಕಾನ. 3-00 5). ಪೇರಣೆ : 
ಹಾಡುತಿಹ ಗುರುನಿರೂಪಿತದ ವಚನಂಗಳಿಂದಾಡುತಿಹ ಪೇರಣೆಯ 
ವೇಡಾಂಕ ಕೇಳಿಕೆಯ ನೋಡುಶಿಹ ಪೃಥ್ವಿಯ ಮಹಾಭಕ್ಕಜನದ 
ಸಮ್ಮರ್ದನವ ಕೆಲವಿಂಗಿಸಿ (ಓದ ೪-೭೪) ; ಲಾಲಿಪ ಪೇರಣೆಯೊಳ್ಳಿಗೆ 
ಮೇಲೆನಿಕುವ ಕುಶಲೆ ., . ಕಾಲೇ ನಾಲಗೆಯೆಂಬಂತೋಲಗದೊಳ್‌ 
ಕುಣಿದು ದೇವಿಯಂ ಮೆಚ್ಚಿಸಿದಳ್‌ (ಐಾರಫು. ೬-68) ; ನಾಟಕದ ಪಾತ್ರದ 
ಪೇರಣೆಯ ಜೋಳಿಗಳ ಜೋಕೆಗಳ ಪ್ರಕಟವೆಸೆಯಲು (2ಸಫು.೨-ಬ) ; 
ಬಿತ್ತರದ ನೂಪುರಂಗಳನಿಟ್ಟು ಕಾಲೊಳಗೆಯತ್ಮಧಿಕ ಸಪ್ತತಾಳೆದ ಪೇರಣೆಯ 
ನಟಿಸೆ (ಕತುಪ್ರ. ೦-೪-೭೬೬). [ಎ ಪ್ರಾ. ವೇರಣ./ಸಃ. ಪೇರಣಿ) 

ಪೇರಣ್ಮಿ (ನಾ). ೧. ದೊಡ್ಡ ಪದಾತಿಸೇನೆ; ಭಾರಿ ಸೈನ್ಯ: ಅಂತು 
ಪೆ:ರಣಿ ಪೆ೧ಮಯವವಪಾಗೆ (ತಂಕಾತಾ. ೦೩-೩೬ ವು; ಇಸುವ ಧನುರ್ವಲಂ 
ಭರದಿನೆಯ್ದುವ ಪೇರಣಿ (8ಗಾ. ೪-೪): ೨. ದೊಡ್ಡ ಸಾಲು, - 
ಶ್ರೇಣಿ: ಆಣಿಯರಮಿಸೆ ಉವರನ ಕೂರ್ಗಣೆಯೇಆಂ ಪಜಾದು ಬಿರ್ದ 
ಖಚರರ ತಲೆ ಸಂದಣಿಸೆ ವಿಮಾನಂಗಳ ಪೇರಣಿ ಪೋಲ್ತುದು ತೆಜ್‌ದ 
ಮೊಗದ ಪೇಳಿಗಳಿರವಂ (ತಂಠ್ರಫು. ೬-೩9). [ಪೇರ್‌ («ಎ ಪರಿದು,) --ಅಣ್ಮಿ] 

ಪೇರಣ್ಮಿ (ನಾ). ಪೇರಣ: ಗೀತದ ಮಾತ ಮಾನುಷಮಿದೇಂ ಪಂಚಾಂಗ 
ಮೊಪ್ಪಿತ್ತೊ ಪೇರಣಿ ಸಂಕ್ರಂದನನಲ್ಲದಿಲ್ಲೆನಿಸಿದತ್ತಾ ತಾಂಂಡವಾಡಂಬರಂ 
(ಅನೂ. 8-೬). [ಸಂ.] 

ಪೇರಣೆಗ (ನಾ). ನಾಟ್ಯ ಮಾಡುವವನು; ನರ್ತಕ : ಕವಿ ಗಮಕಿಗಳ 
ನವರಸಂಗಳಂ ಕೇಳುತುಂ ನವಪೇರಣಿಗತರ ರಸದಾಟಮಂ ನೋಡುತುಂ 
(ನಂ06. ೪-990): ಸುಕವಿಗಳ ಶಾಸ್ತ್ರಾಗಮಿಕ ಭಾವಕ ಕಲುವಿದ ಪೇರಣಿಗ 


ವುದ್ಯಕರ ಶಿಲ್ಪಿಗ . . . ಸುಗಂಧಾಧಿಕರ ಕೇರಿಗಳಿರವ ಚಿತ್ತೆ ಸೆನುತರಸ 
ನಡೆದ (ಕರಾ, ೯-೨೬). ([ಪೇರಣ--. ಇಗ] 
ಪೇರಣಿಲ್‌, ಹೇರಣಿಲ". ಹೇರಣಿಲೆ (ನಾ). ೧. ಒಂದು ಬಗೆಯ 


೫೮೫೬ 


30 


ಪೇರಳೆ 


ಕೋಡಗ (?): “ಪೇರಣಿಲೆನೆ ಸೊಂದಿಗೋಡಗಂ” (೫2, ೬೬): 
ಹೇರಣಿಲ್‌: ೨. ದೊಡ್ಡ ಜಾಶಿಯ ಅಳಿಲು: ಹೇರಣಿಲ್‌ ಗಿಡುಗ 
ಮೊಲಂ . . . ಕೂರಗೆಯೆಂಬಿವನೈದೆ ಕಾನಿನೊಳ್ಳಡಣದೆ ಪೊತ್ತು 
ಬೇಡವಡೆ ಬಂದುದು (ಸೂಸು. ೩-೦೬6). ಹೇರಣಿಲೆ; ೨. ಹೇರಣಿಲೆಯಿವು 
ಮುಂಗುರಿಗಳಿವು ಗೌಜುಗೆಗಳಿವು ಗಜಗಮನೆ ನೋಡು (ಕರರ. ೩-೧-೩೦). 
[ಪೇ೦, ( ಎ ಪಿರಿದ್ಕು) + ಅಣಿಲ್‌] 

ಪೇರಣೆ 'ಪೇರಣ' ನೋ. 

ಪೇರಣೆಮಣಿ (ನಾ). (?) : ಪಶ್ತಿದರುಣೌಫದಿನಾ ವೃಷಶೃಂಗಯುಗ್ಮು 
ಮೊಂದಣಿಯರಮುಾಯ್ತು ಸಾರಎ£ಇ ನೆತ್ತರೊಳೊಕ್ಕೆಆಕದರ್ಚಿಸಿರ್ದ ಪೇರಣೆ 
[2ಐ೫ಾ೦. ಣೆ]ಮಣಿಯೆಂಬ ಭೈರವನ ಲಿಂಗದ ಸೀಯದರಂಬೊಲದ್ಳುತಂ 
(9ರ೯ರೇ- ೪-೦೨೨). [?) 


ಪೇರರ್ಬಿ 'ಪೇರರ್ವಿ' ನೋ. 

ಪೇರರ್ವಿ, ಪೇರರ್ಬಿ (ನಾ). ದೊಡ್ಡ ಜಲಪಾತ: ಪೇರರ್ವಿಗಳ್ವೆರಸು 
ಜಾಜಿನ ಪರ್ವತಂಗಳಂತೆ ಕೆಡೆದು (ಶಂಕಳಾ. ೦೦-೯೬ ನ): ಪೇರರ್ವಿಗಳಿ 
ನೆಸದಳಂ ಕಣ್ಣೆ ಚಿಲ್ವಾಗಿ . . . ಚಿತ್ರಕೂಟಂ ಸೊಗಯಿಸೆ (ಶುರೂ: 
೬-೩0). ಪೇರರ್ಬಿ: ಪೆರ್ಗೆಅಿಗಳಿಂ ವುಂಡ್ರೇಕ್ಷುವೂಟಕ್ಕೆ ಪೊಣ್ಮುವ 


ಪೆ:ರರ್ಬಿಗಳೆತ್ತಲುಂ ಸೊಗಯಿಕುಂ (ತುಕುಮಾ- 9೨೪೩) - 
[ಪೆ:ರ, (-ಲಪಿರಿದ್ಕು) +ಅರ್ವಿ] 

ಪೇಠಲ, ವೇರಲೆ,. ಪೇರಿಲ, ಪೇರಿಲು (ನಾ). ಒಂದು ಬಗೆಯ 
ಮರ ಮತ್ತು ಅದರ ಹಣ್ಣು ; ಸೀಬೆ: ಚಂದೂರಿನಲ್ಲಿಯೇ ಅವರ 
ಪೇರಲ ಬನ ದೊಡ್ಡದು (8ಸರ್ಗ- ೯4); ವೇರಲದ ತೋಟಗಳ ಹಳದಿ 
ಬಣ್ಣದ ಹಣ್ಣು (ಉರ - ೨೨-೨೩) ; ಹುಬ್ಬಳ್ಳಿಯಿಂದ ಪೇರಲಹಣ್ಣಿನ 
ಬುಟ್ಟಿ. . . ಕಳಿಸಿ ಕೊಡುವಳು (ಗಂಠೂಯ. ೩೭). ಪೇರಲೈ: ಹೊರಗಡೆ 
ಪೇರಲೆ ಮರದ ಮೇಲೆ ಮಂಗಗಳ ಕುಣಿತ (ಹೂಸ[- ೭). ಪೇರಿಲ : 
ನೇರಿಲ ಪೇರಿಲ ಬೋರೆಯ ಬೆಳವಲ ಫಲವಿಹುದು (ಕರ್ತಾ. ೩೪-೦೩). 
ಪೇರಿಲು : ಬೆಬ್ಬವತ್ತಂ ಬೇವು ಬಕ್ಕೆ ತಂಡಸಿ ತಪಸಿ ನೆಲ್ಲಿ ಪೇರಿಲು ಮಾವು 
ಒದರಿ (ಸಿದ್ಧಕಾ- ೬-೦೭), [?./ಮರಾ. ಪೇರೆ, ಪೇರು) 

ಪೇರಲೆ, (ನಾ). ಭಾರಿಯಾವ ಅಲೆ ; ದೊಡ್ಡ ಅಲೆ: ಇದು. ದುಗುಡ 
ಸಂತಸದ ಪೇರಲೆಗಳೇರಿಳಿತದಿಂದೆ ಮೆರೆದಾಡುತಿಹ ಸಂಸಾರಸಾಗರದೊಳಲೆ 
ಯುಶಿಹ ಜೀವಿಗಳ . . . ನೀರ್ಗುಡಿಸಿ ನಗುನಗುವ - ಕಐಲನರಮನೆ | 
(ಕಳಾ. ೨೪-೦೪). [ಪೇರ್‌ (೬ ಪಿರಿದ್ಕು) ಅಲೆ] 

ಪೇರಲೆ, "ಪೇರಲ' ನೋ. 

ಪೇರಳ್ಳು (ನಾ). ಅತಿಯಾದ ಹೆದರಿಕೆ, “ಅಂಜಿಕೆ: ಪೇರಳ್ಕು ಪೇರಬಲ 
ಕಲ್ಲೋಲದಂತೆವೋಲ* ಪುರ್ಚಿಬ್ಹು ಬಡಿಗುಮೇ ಬಡಿಬಡಿಪ ನುಡಿಗಳ 
(೨ಿದೃಪ್ರ - ೪೬-೦೦೦೩). [ಪೇರ್‌] (ಆ ಪಿರಿದ್ದು,) ೬ ಆಳ್ಮ್ಯ) 

ಪೇಠಳ್ತಿ (ನಾ). ಹೆಚ್ಚಿನ ಪ್ರೀತಿ; ಅತ್ಮಾಸಕ್ತಿ : ಬುಧಷಟ್ಟದವುಜಕೆ 
ಪೇರಳ್ತಿಯಂ ಜನಿಸುವೀ ಕಾವ್ಯಂ . . . ಫಲವನೀಯದಿರೆದು (ಕರಾ: 

(ಪೇರ್‌, (< ಪಿರಿದು,) + ಅಳ್ತಿ( ಆ ಅಟ) ] 

ಪೇರಟ್‌ಕೆ, ಹೇರಣಔಕೆ (ನಾ). ಅಧಿಕವಾದ ಕೀರ್ತಿ; ಅತಿಶಯವಾದ 
ಖಾತಿ: ಪೆರ್ಬ್ಬುಲಿಯ ಮಿಸಾಸೆಯೊಳುಯ್ಕಲನಾಡುವೊಂದು ಪೇರಅ 
ಕೆಯ ಬೀರರ* (ಎಳ. ೪॥॥, 430. 96-0೭ ; 1100): ಇರ್ಪರಿರ್ವರ* 
ನೆಆಕದೊಕ್ಕಲ್ಪನದ ಪೆರ್ಮೆಯೊಕ್ಕಲಿಗರ್‌ ಪೇರಟ್‌ಕೆಯ ಶಶಿ ಸೂರ್ಯಾ 
ಖ್ಕರ್‌ (ಕಂಠ್ರಶು- 3-60) ; ತಕ್ಕಿನ ರಕ್ಕಸರನೊಕ್ಕಲಿಕ್ಕಿದ ಪೆಸರ ಪೇರಜ್‌ಕೆ 
ಯೊಳಿಂತೆಂದಂ (ಕಠ್ಠಕಾ. ೨೪೬): ಹೇರಜನಿಕೆ: ಅದಳರ ರಾಮಂ ಮಜುಗರೆ 
ನಾಡೊಳೆಗೇ ಹೇರಟ್‌ಕೆಯ ಕಯ್ದಾಳದಲಿ ಧರ್ಮ್ಕೋನ್ನತಿಯಂ ಆ ಕೆಯ್ಕಾ 
ಳದ ವಏಳಾಸಾಲ್ಪದವದೆಂತೆಂದೊಡೆ (ಎಳ. 11 ಕುರುಳೂ. ೯-5೬; 1151) ; 


೦-೦೨). 


ಪೇರಣಿ₹ 


ಕುಂದದೆ ಲಕ್ಷ್ಮಿಯಿರ್ಪ್ಪ ಹೇರಬೌಕೆಯಶೇಷಸ್‌ಖ್ಯನಿಳಯಂ (ಎಕ. 11. 

ಹುಡಿಸೂ. ೦೩೭-೪4; 1162): [ಪೇರ್‌ (< ಏರಿದ್ಳು) + ಅಲ್‌] 

ಪೇರ್‌ (ನಾ). ದೊಡ್ಡ ಬಂಡೆ: ಪೇರಜಕಿಯ ತೆದೆ ಜಲಪುಂಜದಿಂ 

ಮಿಂಚಿನಿಂ ಸಾರಮೊಳಗಿಂದೆ . . . ಮುಂಗಾರ್‌ ಬಂದುದು (ಕಾವಕಂ.- ೬-೨). 
[ಪೇರ್‌ (ಎ ಪಿರಿದು,) 4 ಅಜ] 

ಪೇರಾಣ್ಯೋವ (ನಾ). ಒಬ್ಬಾತನ ಹೆಸರು : ಸತ್ತಾನ್‌ ಪೇರಾಣ್ಯೋವನ್‌ 


(ಕೆಮ್ಮಿ, ೧೯೦೭, ೦೦-3; ?ನೆಯ ಕತ); ಮಂದುವೂರಾ ತೊಲು 
ಕೊಳ್ವಲ್ಲಿ ವಿಟಕ್ಟೋರ್‌ ಪೇರಾಣ್ಮೋವರ್‌ (ಎಕ. ೫; ಶ್ರೀನಿವಾ: ೨೦-೬ ; 
ಸು. 750). [?1 


ಪೇರಾನಂದ, ಹೇರಾನಂದ (ನಾ). ಅತಿಶಯವಾದ ಸಂತೋಷ, -ಹಿಗ್ಗು; 
ಮಹದಾನಂದ: ಹೋ! ಅನಂದಂ! ಪೇಲಾನಂದಂ! ನೆಗೆವಾ ಬಣಿವಾ 
ಮಿಗುವಾನಂದಂ! (6ಕ್ಕತ್ಕಾ. ೨6-8೪8). ಹೇರಾನಂದ : ಅವನಾಟವನು 
ಕಣ್ತುಂಬ ನೋಡುತಿಹೆವದುವೆ ಹೇರಾನಂದವಾನಂದ | (ನಡರಾ: 1, 93೨). 

[ಪೇರ್‌ (ಆ ಪಿರಿದು,) 4 ಆನಂದ) 

ಪೇರಾನೆ, ಹೇರಾನೆ (ನಾ). ದೊಡ್ಡ ಅನೆ: ಪಾಆ್‌ ತುಜಃದ ಪೇರಾನೆ 
ಯೊಡಲ್ಲಳಭ್ರ ತಳದೊಳ್‌' ಸಿಲ್ಕಿರ್ದುವು (ಶಂಶರಾ. ೧೦-೬೭); ಭೂತಗಣಂ 
ಪೇರಾನೆಯ ನೆಣನಂ ತಿಂದೆರ್ದಾನಂದದೆ ಕೂಡೆ ನಲಿದು ನರ್ತ್ತಿಸುತಿರ್ಕ್ಕುಂ 
(ಎಳ... ೫೫18, ಸಾಗರ: ೦೦೯-೩೯೪ ; 1042) : ಪೇ!ಶಾಕಾಂ. ಹೇ]ರಾನೆವೆಟ್ಟುಗಳ 
ನೆತ್ತಿಯ ಮುತ್ತುಗಣಿಯನಗುಬ್ವಿ ವಜ್ರದ ಗುದ್ದಲಿಗಳಿನಿಸಿ . . . ಅಳುಂಬ 
ಮಾದ ದಂಷ್ಯಾಂಕುರಂಗಳಿೊಳಂ . - «”ಭಯಂಕರಮಾದುದು (ವರ್ರಫು. 
00-85) - ಹೇಲಾನೆ : ಕಡಿದು ಬಿಸುಟನು ತುರಗದಳವನು ಕೆಡಹಿದನ: 
ಹೇರಾನೆಗಳ (ಕುಠ್ಶಾೀ- €-06); ಹೇರಃನೆಯ ತಲೆಯಡಗ ಭಕ್ಷಿಸುವ 
ಳಂಠೀರವನೊಡಲ ನೆಗ್ಗೊತ್ತಿ - ಶರಭ ಹೂಂಕಾರದಿಂದಿದಿರ್ವಂದುದಾಗ 
(ಮೋಹತ. ೦೯-೩೪) - [ಪೆ.ರ್‌, ( «ಎ ಪಿರಿದ್ಯು) + ಆನ್ನ] 

ಪೇರಾಮೆ, ಪೇರಾವೆ (ನಾ). ೧. ದೊಡ್ಡ ಆಮೆ. ೨. ಎಷ್ಟುವಿನ ಹತ್ತೂ 
ಅವತಾರಗಳಲ್ಲಿ ಎರಡನೆಯದು ; ಆದಿಕೂರ್ವ ; ಶ್ರೀಯುಣ್ಮೆ 
ಶೈಲಮಂ ಪೊತ್ತಾಯಸವಂಂ ಮಜಕಿದು ನೀಡಿ ಕೊರಲಂ ಮಲಿತೊಂ 
ದೋಯರದಿಂದಂ ನಿಟ್ಟಿಪ ಮಾಯೆಯ ಪೇರಾಮೆ ಕುಡುಗೆ ನರಪಶಿಗೊಳ್ಳಂ 
(850. ೩-೧) - ಹೇರದೆ : ೧. ಪಾವಸೆಗೊಂಡ ಪೇರಾವೆಯಂ ತಾವರೆಯ 
ಕೊಡೆಯೆಲೆಗೆತ್ತಆ್‌ಯದೆಟಿಗಿ (ಶಂದ್ರಫು. ೫.90 ವು; 'ಏಡಿಯಿಂ ಮೊಸಳೆಯಿಂ 
ಪೇರಾವೆಯಿಂದಾನೆಯಿಂ ... ಒಪ್ಪಿದುದಿಳಾಶ್ರೀಗಾಗರಂ ಸಾಗರಂ (ಜಾರಾಸ್ಕ- 
0-0-06) - [ ಪೇರ್‌, ( ೬ ಪಿರಿದು)) 4 ಆಮೈ) 

ಪೇರಾಲ್‌ « ಪೇರಾಲ' ನೋ. 

ಪೇರಾಲ, ಪೇರಾಲ್‌, ಹೇರಾಲ (ನಾ). ದೊಡ್ಡ ಆಲದ ಮರ: ಚಳಿ 
ಗಾಜದೆ ಪೇರಾಲ್ಲದ ಕೆಳಗಿರ್ಪನಿತಜಕೊಳೆ . . . ಸೂಸುವೆಲೆವನಿಗಳಿನೊರ್ವಂ 
ನೆನೆದು ನಡುಗಿ ಸಿಡಿವಿಡಿಗೊಂಡಂ (ರಾಃಶೇ. ೯-೨೪); ಬಳಿಯ ಪೇರಾ 
ಲವು ಬೇರ್ಪೆರಸುರುಳಿರುವೆಡೆಗೆಣೆಯೂರೆನಿಸುವುದು (ಗಾಳಾಸ. ೨೪೨೪)- 
ಪೇರಾಲ್‌ : ಮೊಜಡಿಯ ಮೇಗಿಬ್ಬ ಪೇರಾಲೆ ಈಶಾರಂಗೆ ಸಿ:ಮೆ ನೆಡು 
ವೊಅಡಿಯಾ . . , ಪಳ್ಳಮೆ (ಎಕ. 1% (3). ರೆಂಗಳೊ. ೦೩೦-೪೮ | 828). 
ಹೇರಾಲ : ಅದೊಂದು ವಟಭೂಜಾತಮೊಪ್ಪಿತು ಪಿರಿದಾಗಿ ಕಾಲೆತ್ತಿ ನೆಅ3ದ 
ಹಲ ಹೆಣನೆಲ್ವೆಲುಮಾಲೆಗಟ್ಟಿದ ಬಳ್ಳಿಗರುಳು ಸಾಲೇಟ್‌ದ ಪಂದಲೆಯಿಂದ 
ಹೇ[ಶಾಕಾಂ. ಮೇ]ರಾಲಯ (ವು. ಭಯಂಕರಮಾಯ್ತ್ತ (ಕ್ರಿ «ಶಾಲ. 6-4೩), 

(ಪೇರ್‌, ( ಪರಿದು, ) + ಆಲ್ಮ) 

ಪೇರಾವೆ " ಪೇರಾಮೆ ' ನೋ. 

ಪೇರಾಸೆ, ಹೇರಾಸೆ (ನಾ). ಹಿರಿಯಾಸೆ ; ಹೆಬ್ಬಯಂಕೆ ; ಮಹತ್ವಾಕಾಂಕ್ಷೆ: 
ನಾಡಿನಲ್ಲಿ ಹಿಂದಣ ಅದೇ ದಿನಗಳು ಮರುಕಳಿಸಬೇಕು ಎಂಬ ಪೇರಾಸೆ 


೫೮೫೭ 


ಲಾ 


20 


35 


«6 


ಪೇರಿರ್ಪೆ 


ಯಿಂದ ಅಂತಹ ಕಜ್ಜದಲ್ಲಿ ಮನಮಾಡಿದೆನಹುದು (ತತ. 0೭೦) ; ತನ್ನೆ 
ಕುವರಂ ತನಗೆ ಸರಿಯೆನ್ನಲೆಳಸಿದೊಂದುನ್ನತಿಯ ಪೇರಾಸೆ ಬಯಲಾದುದೇ 


(ರುಣ. ೨೦-೧೪). ಹೇಲಾಸೆ: ಈ ಖಾಳೆಯಗಾರಿಕೆಗಳ ಹೇರಾಸೆಯ 
ದೊರೆಗಳು ಒಬ್ಬರೊಬ್ಬರ ಮೇಲೆ ಮತ್ತೆ ಮತ್ತೆ ಯುದ್ಧ ಮಾಡಿದುದು 


ಕಂಡುಬರುತ್ತದೆ (ತತ್ನಕ್ರಾ. 89) ; ಹೇರಾಸೆಗಳನಟ್ಟಿ ಮಿತಿಯೊಳಗಿದ್ದರೆ 
ನೆಮ್ಮದಿಯಿರುವುದು ಮನಕೆ (ಇಂತಾಶ. ೨೨೬-೦೭) - 
[ಪೇರ್‌ ( «ಎ ಪಿರಿದ್ದು) + ಆಸ್ಕೆ) 
ಪೇರಾಳ್‌ ಹೇರಾಳು (ನಾ). ಕಟ್ಟಾಳು ; ಮಹಾಶೂರ : ಈರಯ್ದಸ್ತ 
ದಿಂದೆಚ್ಚು ಖಂಡಿಸಿ ಪೇರಾಳ್‌ ತಿಅದಿಕ್ಕಿದಂತೆ ತಲೆಯಂ ಪೋಗೆಚ್ಚನಾ 
ಶ್ವೇತನಾ' (ಕಂತಠಾ. ೦೦-೧೨೩); ದ್ವಿಷತ್ಸೇನೆಯೊಳ್‌ ಪೇರಾಳುಂ ತುರಗಂ 
ಗಳುಂ ರಥಮುಮುನ್ಮತ್ತೇಭವಂಯು ಬಿಟ್ಟುವು. (ಶಂರಾಮಾ. ೦೩-೦೨೦). 


ಹೇರಾಳು : ಬಂದ ಬಲ ಹೇರಾಳ ತೆಗೆತೆಗೆ (ಕುತ್ಕೋ: 05-೩೩) - 
[ಪೇರ್‌ (ಆ ಪಿರಿದು,) * ಆಳ್ಕ್‌) 
A ಪೇರಾಳ, "ಹೇರಾಳ್ಕ' ನೋ. 
ಪೇರಾಳ್ಕ (ನಾ). ಅತಿಯಾದ ಆಳ್ಕ-ಗಭೀರತೆ : ಇಹರು ಹೆಗ್ಗಡಲ 
ತಳಕೂ ಮುಳುಗಿ ಬಂದವರು . . . ಈ ಬರಿಹೆಣ್ಣ ಎದೆಗಡಲ ಪೇರಾಳ 
ಕಂಡ "ಕಲಿಗಳು ಮಾತ್ರ ಕಂಡರಿಲ್ಲ. (ತರಂ. ಬಯ. 
[ಪೇರ್‌ (ಆ ಏರಿದ್ಳು) : + ಆಳ್ಯ (೬ ಆಟಿ) 
ಪೇರಾಟಿಿಪಳ್ಳ (ನಾ). ಒಂದು ಹಳ್ಳದ ಹೆಸರಂ : ಬಡಗ ಪೋಗಿ ಬೆಳ್ಳೊ 
ಲೆಯ "ಬಟ್ಟೆ ಸಯ ಪೇರಾಟಕರ್ಚಿ ಪಳ್ಳ ಂಬಿಡಿದು ಪೋಗಿ ಪಿರಿಯ ಪಳ ದಳ್ಕೂಡಿ 
(aaa. 18-77, ೩-೨ 1). [ಪೇಲಾಟ್ಟ್ಯ್‌ 1 ಪಳ್ಳ] 
ಪೇರಿ “ಫೇರಿ” ನೋ. 
ಪೇರ್ಮಿ (ನಾ)- (?) : ಪೆ:ರಿಯಾ' ಒಸಗೆಯಂ ಅಲವಣವುಂ ಅಪುತ್ರಕ 
ಪೊರಳುಮಾನ್‌ ವಿಟ್ಟಾರ್‌ (26. ೩1x, ೦೪೪-೩ ; 660: ತಪ್ಪದೆ ನಡಸು 
ವುದಕ್ಕೆ ಕೊಟ್ಟು ಕೇಳ್ವಿಯ » ಪೇರಿಯ » »« ೬ ಉಭಯಂದೆರಸಿ 
ಯಾ ಗ್ರಾಮಕೆ ಅಅಕಿಮಾನ್ಯವು ಮಠಕ್ಕೆ ಅಜಮಾನ್ಯವಾ[ಗಿ] ಕೊಟದು 
(aaa. IK: ೪೬೬-5 ; ಸು. 1472). [?] 
ಪೇರಿಕೆ (ನಾ). ಓರಣವಾಗಿ ಒಂದರ ಮೇಲೊಂದರಂತೆ ವಸ್ತು ಗಳನ್ನು 
ಇಟ್ಟುದು: ಪಟ್ಟಿಗಳನ್ನು ಸೇರಿಸಿ ಪರಮಾಣು ಪೇರಿಕೆಗಳನ್ನು 
Wed 21168) ಮಾಡುತ್ತಾರೆ (ಶಲ. 3೬೨) ; ಹೀಗೆ ಮಾದರಿಗಳನ್ನು 
ಒಳಗೊಂಡ ಹೀರುದಾಳೆಗಳ ಪೇರಿಕೆ ಒಂದು ಒಂದೂವರೆ ಅಡಿ ಎತ್ತರ 
ವಾದರೂ ಚಿಂತೆಯಿಲ್ಲ (ಹಸುಹೊ. 0೨೬) - 
[ಪೇರು (ಪೇಟ) ---ಇಕೆ./ತುಳು. ಪೆರಿಕೆ] . | 
ಪೇರಿಟ್ಟಿ, ಹೇರಿಟ್ಟಿ, ಹೇರೀಟಿ (ನಾ). ನೀಳವಾದ ಶಲ್ಕ; ಸಷ 
ಈಟಿ : “ಪೇರಿಟ್ಟಿಯೆ ಬಿಟ್ಟೇಜು” (ಕಠುಪಿ. ೨೦೩) ; ಮಂಸಲ ಪೇರಿಟ್ಟೆ 
'ಶಕ್ತಿಯಾದಿಯನು ವಿಭುಗಳು ಧರಿಸಿ ಯುದ್ಧಕೆ ಸೇರಿದರಾಗ As 
ವೇರಿಯನು (ಅನಂತ. ೦೪-೪೩). ಹೇರಿಟ್ಟಿ : ಸುಲಿ ತೊಗಲ ಹಿಡಿದು 
ಹೇರಿಟ್ಟೆಯಿಂದಿಲ್‌ ಕರುಳ (ಶಕಕಾ. ೬-೩೪) ; ಹೇರಿಟ್ಟಿ ಪೊಆ್‌ಯ ಪೆರ್ಬಲೆ 
.ಕವಲಂಬುಸೆಹಿತಂ ಭೋರನೆ ನೆಜಕಿದತ್ತು ಬೇಂಟಿಕಾಆರ ತಂಡಂ 
(ಕ6ಕಂ- ೬) ; ಸಾಲವನು...ಹಿಂದೆ ಕೊಡುವಾಗ ಹೇರಿಟ್ಟಿ [ಕಾಜ ಟೈ) 
ಬಂದು ಬಡಿದಂತೆ (ಸರ್ಕ. ೦೩೯೨): ಹೇರೀಟಿ: ಹೇರೀಟಿಯಿಂದಿಜುಬುವ 


. ಕರಗಸದಿ ಕೊಆ್‌ವ ರೌರವದ ನರಕಂ ಭಯಂಕರವಾದುದು 
(ಸಿವ್ಧರಾ. 6-೨6) - [ ಪೇರ್‌, (ಆಪಿರಿದ್ಕು) + ಇಟ್ಟಿ 1) 
ಪೇರಿರ್ಪೆ (ನಾ). ದೊಡ್ಡ ಹಿಪ್ಪೆಮರ : : ತಸ್ಮ ಸೀಮಾನ್ತ ರಂ ಕೊಳ್ತಿನಿ 


ತೊಜಕೆಎ ಪೇರಿರ್ಪೆಎ (ಎಕ. ೩೪1. ಗುಲ್ಮ. ೭೩-೩೦ ; 133) - 
[ಪೇರ್‌ ( ಎಪಿರಿದ್ದು) 4 ಇರ್ಪೆ] 


ಪೇರಿಲ ೫೮೫೮ 


ಪೈರಿಲ 'ಪೇರಲ' ನೋ. 

ಪೇರಿಲು 'ಪೇರಲ' ನೋ. 

ಪೇರಿಸು, " ಪೇಜ್‌ಸ್ಮು' ನೋ. 

ಪೀರಿಸ್ಕು, ಪೇರೈಸು (ಕ್ರಿ). ೧. ದೊಡ್ಡದಾಗು ; ಅಗಲವಾಗು : 
ಕೂಡಿದುವಪ್ಪ ಕಣ್ಮಲರ್ಗಳಳ್ಳೆರ್ದೆಯೊಳ್‌ ತಡವಣಾಡೆ ತಾಮೆ ಕಣ" ಪೇರಿಸೆ 
ಪುರ್ವ ನಾಲಗೆವೊಲಾಗೆ ಮನಂಬುಗಿಸಲೈ ಬಲ್ಲೊಡಾ ಜಾರೆಯೆ ಜಾರೆ 
(ಕುಃಕಾ. ೪-6೩). ಪೇರೈಸು ; ೨. ಅಧಿಕವಾಗು ; ಅತಿಶಯಿಸು(?) : 
ಅದಣಿ ಕರ್ಣಚಮರದ ರು'ಲ್ಲಿಯಂತೆ ಜಲ್ಲೆ ನೊಲ್ಕಾ ಧಾರೆಗೆದಟ್‌ ಪೇರೈಸಿ 
ಸೂಸುವುಭಯಕಟದ ಸೊರ್ಕುಕದಡಿನ ತೆರ್ಕೆಗಡಲ್ಗಳೊಕ್ಕೆ ಸಿ. (ಅನಂಫು. 
೦೩-೨೦ ನ), [ ಪೇರ್‌, ( ಏರಿದ್ದು) + - ಇಸ್ಮು] 

ಪೇರೀಳೆ, ಹಿರಳೆ, ಹೆರಳೆ, ಹೇರಳೆ, ಹೇರಿಳೆ, ಹೇರೀಳೆ (ನಾ). ಈಳೆಯಂ 
ಚುತಿಗೆ ಸೇರಿದ ಒಂದು ಬಗೆಯ ವಂರ ಮತ್ತು ಅದರ ಹಣ್ಣು ; 
ಕಂಚೀಕಾಯಿ : ಪೇರೀಳೆಯ ನಾರಂಗದ ಕಂಚೀಳೆಯ ತನಿವಣ್ಣನಿಕ್ಕೆ 
ಮೆಲ್ಲು (ರನರ್ಷಿಕ್ಕು, ೦-೦೩೦) : ಬಾಳೆ ಪೇರೀಳಿ ತಾಳೀತರು ತೆಂಗುಂ ... 
ಸಾಲ್ಲೊಂಡು ಕಣ್ಣೊಪ್ಪುತಿರ್ಕುಂ (088. ೨-೩೬); ಕಿಶ್ತೀಳೆ ಪೇರೀಳಿ 
ಬಾಳಿ:ಬಂ . ._ ಮನೋಹರಮಾಗಿರ್ಕುಂ (ಕಾಠುಕ್ಕ. 6-೨3). ಹಿರಳೆ:: 
“ ಹಿರಿಳೆ, ಹಿರುಳೆ, ಹಿರಳೆ ಇ ಕಂಚೇಕಾಯಿ ” (ಗಂಗಾತು. ೩೪) ; ಹಿರಳೆ 
ಕಾಯಿ ಗೊಜ್ಜು, ಉಪ್ಪಿನಕಾಯಿ ತಿನ್ನಲು ರುಚಿಯಾಗಿರುತ್ತವೆ (6): 
ಹೆರಳೆ : “ ಐರಾವತಃ, ನಾಗರಂಗಃ ೨ ಹೆರಳೇಗಿಡ *' (ಸಿದ್ಯಾಂತಿ. 0೨೦) ; 
ನಾರಾಯಣನಿಗೆ ಕಣ್ಣು ಹೆರಳೆಕಾಯಿು ಗಾತ್ರವಾಯಿತಂ (ಗರುರಾ- ೬೭) - 
ಹೇರಳೆ: “ ಕಾಗಿನೇರಳೇಗಿಡ . . . ನೆಲನೇರಳೇಗಿಡ__ಈ ೪ ಹೇರಳೇ 
ಗಿಡವೆಂದು ಕೆಲವರನ್ನುವರು'' (ಸಿರ್ನಾತಿ. 030) ; ಹೇರಳೆ: ಈ 
ಚಕ್ಕೆಯನ್ನು ಎಮ್ಮೆ ಕಟ್ಟುಮೊಸರಿನಲ್ಲಿ ಅರೆದು ಕಟ್ಟುಮೊಸರಲ್ಲಿ ತೆಗೆದು 
ಕೊಳ್ಳೆ ಅತಿಸಂರ ಮಾಣ್ಣುಂ (ಕ್ಕಿ 6); ಕಿತ್ತಲೆ, ಹೇರಳಿ . . 
ಅಂಜೂರ ಇವೇ ಮುಂತಾದ ಹಲವು ಹಣ್ಣಿನ ಗಿಡಗಳನ್ನು ತೋಟಗಳಲ್ಲಿ 
ಬೆಳೆಯಬಹುದು (ಕೃತಕ, ೩6). ಹೇರಿಳೆ: “ ಜಂಬೀರಃ --ನಿಂಬೆ, ಹೇರಿಳೆ, 
ಮರುಗ, ಕಕ್ಕೊರಲೆ” (೬೩೦. ೬೦) : ಹೇರಿಳೆ ಪರಿಮಳಸಾರವಂ ನಿನ್ನಲ್ಲಿ 
ಮಾರಾರಿಗೀಯೆನುತ್ತಂ ಹೂಗೊಳುತ್ತಲ್ಲಿ (ಶೃತ್ಛರ, €-ಂ6) ; ಪೂರೈಸಿದ ಫಲ 
ಸಹ ಹೇರಿಳೆಯ ಮರವಾರಾಮದೊಳೊಪ್ಪಿ ದುವು (ಕಂಠರಿ, 8-63) ; ಹೇರಿಳೆ 
ಹಾಗಲಗಳಲ್ಲಿ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟವಾಗಿರುತ್ತದೆ (ಕನಸಾ. ೩9). 
ಹೇರೀಳೆ : “ ಹೇರೀಳೆಯೆನೆ ಕಂಚಿ” (ಮಗಂ. ೩9-00) ; ಮಂಜುಳಫಲೋ 
ಚ್ಹಂಡಮಾದ ಕಿತ್ತೀಳೆಯಿಂ ಕೆಂಜಿಗುರಲರ್ಪಣ್ಗಳವುರ್ದ ಹೇರೀಳೆಯಿಂ 

ವಿಮಲವಲ್ಲರಿಗಳಿಂ ಪೊಂಗಿ ಪೊಂಪುಟಕಿಯೋಗಿ (ಉರ್ಮಟಿ. ೩-೯೦) ; 
ಮಧುರರಸದ್ರವದ ಕಿಶ್ತೀಳೆ ಕಂಬತ ಫಲಭರದ ಹೇರೀಳೆ (ಕೊರರಾ. ೩-೪೨). 
(ಪೇರ್‌, («ಎ ಏರಿದ್ದು) + ಈಳೆ] 

ಪೇರು, " ಪೇಜಂ,' ನೋ. 

ಪೇಠ್ಕು " ಪೇಟ್ಮು' ನೋ. 

ಪೇರ್ಕು 'ಪೆಸರ್‌ `' ನೋ. 

ಪೇರುಕಟ್ಟು (ಕ್ರಿ). ತಕ್ಕಡಿಯ ಪರಡೆಗಳ ಸಮತೋಲನವು ವೃತ್ಕಾಸ 
ಗೊಂಡಾಗ ಭಾರವನ್ನು ಹೆಚ್ಚು ಕಡಮೆ ಮಾಡಿ ಸವಂಗೊಳಿಸಂ : 
ಪದಾರ್ಥವನ್ನು ತೂಕ ಮಾಡುವುದಕ್ಕೆ ಮುಂಚೆ ಪೇರುಕಟ್ಟೆ ತೋರಿಸು 
(ರೂಂ), [ವೇರ್ಮು (-ಆ ಪೇಜ್ಯು) -- ಕಟ್ಟು] 

ಪೇರುಡು, ಹೇರುಡು (ನಾ). ದೊಡ್ಡ ಉಡಂ : ಘಲ್ಲಾನೊಳಾ ಪೋಪ 
ಪೇರುಡುವಂ ಸೋವು: (ಸೂಕ್ತಿಸು, ೩-008) ; ಪೇರುಡುವಿಳಿದು ಬಂದುಂಡು 
ರಸವನು. ಪೋಗುತದೆ (ಸಾಳೃಳಾ. ೦೭-೬೬). ಹೇರುಡು : .ಭಲ್ಲಾತಕತರು 
ಮೂಲಂ ಸಲ್ಲಲಿತ ಗುಡೊಚಿ ಭದ್ರಮುಸ್ತೆಯಿವಂ' ತಾಂ ನಿಲ್ಲದೆ ನೀರಿಂ ಕುಡಿ 


15 


20 


«5 


ಪೇರೆಲೆ 


ಯಲ್‌ ನಿಲ್ಲದು ಹೇರುಡುಗಳಗಿದು ತುಡುಕಿದ ಗರಳಂ (ಏಕುರ. ೧೩-೮೪). 
[ವೇಲ್‌ (ಆ ಪಿರಿದು,) 4+ ಉಡ್ಕು] 


ಪೇರುರ, ಹೇರಂರ (ನಾ). ೧. ವಿಸ್ತಾರವಾದ ಎದೆ; ಹರವಾದ ವಕ್ಷ 


ಸ್ಕಳ : ಸಕಳಕಳಾಧಾರನ ಪೇರುರದೊಳ್ಳೈ ಣಿಹಾರಂ ಥಳಧಳಿಸಿ ಪೊಳೆವತ್ತಿರ್ದ 
ತಪ್ತಿಗಳ್‌ (ಉರಂಪೂ. ೩೦) ; ಶ್ರೀರಮಣಿಗೆ ನೆಲೆ ತನ್ನಯ ಪೇರುರಮಂ 
ಮಾಟಕ್ಕಿನೆಂಬ ಬಗೆ ಮಿಗೆ (ಗರಾಯು. 6-0) ; , ಖಳನ ಪೇರುರದಲ್ಲಿ ತಾಗ 
ಲೆಚ್ಚನು ಕೆಡೆಯೆನುತೆ (ಮೋಹತ. ೩9-೨0). ೨. (ಸ್ತ್ರೀಯ) ಉನ್ನತವಾದ 
ಎದೆ ; ಪುಷ್ಪವಾದ ಸ್ತನ : ಜಾರ ಗೋಪಾಂಗನೆಯ ಸೇರುರದ ಸೋಂಕು 
ಚಿಂತಾರತ್ನವೆನೆ ತ್ರಿದಿವದೂರ ಸಂಪತ್ತಲಾ (ಠಾನಕಂ. 5-9). ಹೇರುರ : ೧. 
ಕಲಿಪಾರ್ಥನು . . . ಕೌರವನ ಹೇರುರದಲಂಬನು ಹೂಳಿದನು (ಕುನ್ಕಾಳೀ. 
೬-೧೦೮); ಹೀನಹೃದಯನ ಹೇರುರವನೆಚ್ಚೊಡನೆ ಕೆಡೆಕೆಡೆಯೆನುತ ನಡೆತಂದ 
(ತೊರರಾ. ೪-೪-೨೯). ವಿ. ಮದನಾರಿಯರ್ಧದ ನಾರಿ ಹರಿ ತಾ ಹೇರುರದ 
ಹೆಂಗುಸುಅ್‌ ಬೊಮ್ಮನು ಮಗಳ ಮೊಟ್‌ಗೇಡಿ (ಕುವ್ಮಾಅ. ೧೩-೩೭): 
(ಪೇರ್‌, (ಆ ಪಿರಿದ್ಕು) + ಉರ, 


ಪೇರುರಿ, ಹೆಬ್ಬುರಿ (ನಾ). ದೊಡ್ಡ ಉರಿ; ದಳ್ಳುರಿ: “ ದಳ್ಳುರಿಯು 


ಪೇರುರಿಯು ಘನಜ್ವಲಿತದೊಳು ಸೊಗಯಿ:ಪ್ಪುದು ” (ಕದ್ಮಿಮಂ./ ೦೨) ; 
ಪೇರುರಿಯಾರತಿಯನೋರಂತೆ ಪಿಡಿದು ಬೆಳಗೆಯುಂ (ವೈಷದಿ. ೯-೨೦ ವ). 
ಹೆಬ್ಬುರಿ : ಎಬ್ಬಿಸುತೆ ಹೆಬ್ಬುರಿಯ ಕಾರ್ಬೊಗೆಯ ಕಣೆಗಳಂ (ಪರಕು. 
೨-೩೩). [ಪೇರ್‌ (ಎ ಪಿರಿದ್ದು) + ಉರ್ಮಿ) 


ಪೇರುಸಿರು, ಪೇರುಸಂರು (ನಾ). ನಿಡಿದಾದ ಉಸಿರು ; ನಿಟ್ಟುಸಿರಂ ; 


ಕೊಡೆವಿಡಿದು ಪೆಡೆಯನದರಡಿಯ ಮರಿಯನ್ನಿಟ್ಟು ನಿಡುತರದ ಪೇರುಸಿರ 

ಗಾಳಿಯಿಂ ತಣ್ಣೆನಿಸುತೊಡನಂದು ಮರುಗುತಿರಲು (ನೆಂಕಾರಾ. ೩-೬-೧೨), 

ಪೇರುಸುರು : ತಲ್ಲಣಿಸಿ ಹೋಗುತ ಬರುತ್ತೆದೆ ಡಿಳ್ಳವಾಗುತ್ತಿರನೆ 

ಲಕ್ಷ್ಮೀವಲ್ಲಭಂ ನಂದೀಶ್ವರನ ಪೇರುಸುರುಗಳು ತಡಕಿ (ಊಸಫು.- ೩೪.೪೦). 
[ಪೇರ್‌, (-ಆ ಪಿರಿದ್ಕು) * ಉಸಿರ್ದು («ಎ ಉಸಿರಳೈ)] 


ಪೇರುಸುರು "ಪೇರುಸಿರು' ನೋ. 
ಪೇರೂರ್‌, ಹೇರೂರ್‌ (ನಾ). ೧. ದೊಡ್ಡ ಊರು. ಗ್ರಾಮ : 


ನೂರಾರು ಪೇರೂರ್ಗಳಂ ದಂಂಟಿ (ಕೇತಕಾ- ೬-3೦). ವ. ಒಂದು ಊರಿನ 
ಹೆಸರು : ಕರಿಕುನ್ನ ವಿಷಯೇ ವೆನ್ನೆಲ್ಕರನಿಗ್ರಾಮ; ಪೇರೂರೇವಾನಿ 
ಅಡಿಗಳ್‌ (ಎಕ, ಸ, ಲಣಲೂರು. ೭೨-೨9) 4269 ಕೃರ): ನೈರಿತಿ 
ಯೊಳೆ ಅವದಕಲ್‌ ತೆಂಕ ಪೇರೂರ ಪಳ್ಳ೦ (ಎಕ. ೫1, ಮೊಳಳಾ. ೨೭ ೬: 
96). ಹೇರೂರ್‌ : ೨. ಹೇರೂರ . . . ಶ್ರೀಪಾದಪದ್ಮೂರಾಧಕ 
ರಾಚಯ್ಯ (ಎಕ: ೪11. ಕನ್ನಗಿ. ೩೨-೨೩೩: ಸು. 10501); ಮುನನ್ನ ತನ್ನರ್ತಿಗೆ 
ಹೇರೂರ ' ಹೆಣ್ಣಂ ಗಂಡುರೂಪಂ ಮಾಡಿದೋಪಾದಿಯಿಂದೆನ್ನಂ 
ಹೆಣ್ಣಂ ಮಾಡದೆಂತು ಪೋದಪಂ (2೩ರ. ೦೨-೦೨೫). 
[ಪರ (ಆ ಪಿರಿದು)) + ಊರ್‌) 


ಪೇರೆದೆ (ನು). ಪೇರುರ ೧ : ಉನ್ನತದ ಭುಜಯುಗಲ ಪೇರೆದೆ 


ಹೊನ್ನ ಸೆಳೆನಡು ಬಾಳೆದೊಡೆ ಮೆಜಕಿದನ್ನರಂ ಸೋಲಿಸುವ ಜವ್ವನ 
ವಾಂತನಾ ಕುವರ (ಸಾಳ್ಮರಾ. 9-೬)- 
[ಪೇರ್ಮ್‌ (< ಪಿರಿದ್ದು) 4+ ಎದೆ (ಎ ಎರ್ದೆ)] 


ಪೇರೆಲು (ನಾ). ದೊಡ್ಡ ಎಲುಬು; ನಿಟ್ಟೆಲುವು : ರಕ್ತದೊಳ್‌ ನನೆದು 


ಪೇರೆಲುಗಳುಮನೊದೆದು ಕೈದುಗಳ ಸೋಂಕಿಂ ಗಾಯವಡೆದು (ಕೆಂಪು. 
೪೪-೪೪). [ಪೇರ್ಮ್ಮ (ಆ ಒರಿದ್ಳು) + ಎಲ್ಮು (ಆ ಎಲ್ವು)) 


ಪೇಠೆಲೆ (ನಾ). ಅಗಲವಾದ ಎಲೆ: ಬಲದ ಕೈಯಲಿ ಮಾಂಸವಿಹ 


ಪೇರೆಲೆಯ ಜೊನ್ನೆಯನಾ ಶಿವೈಕ್ಕಂ ಪಿಡಿದು ನಡೆತೆಂದು (ಬಸತು. ೧೮-೩೦): 
[ಪೇರ್‌ («ಎ ಹಿರಿದ್ಕು) 4+ ಎಲೈ) 


ಪೇರೆಳ್ವು 


ಪೇರೆಕ್ತು (ನಾ). -ಭಾರಿಯಾದ ಎತ್ತು: ಭಾಳಮಧ್ಯಸ್ಮಳಬದ್ಧಸ್ವರ್ಣ 
ಪಟ್ಟುಂಕನದಿನೆಸೆವ ಪೇರೆಳ್ತುಗಳ್ಲಿರ್ಮೆಯಿಂದಂ , . . ಪರಿಯೆ (ಕೃಷಏ. 
೩೮-೬ಐ)- [ಪೆರ್‌ («ಎ ಪಿರಿದ್ಕು) # ಎಳ್ತು (ಆ ಎಟ್ಟೂ,)] 
ಪೇರೇರ (ನಾ). ಒಬ್ಬಾತನ ಹೆಸರು ; ಇಳವ್ಹುಟುವಸ್ಯ ಪುತ್ರೇಣ 
ವೇರೇರನ್ನಾಮಲಿಖತಮ್‌ ಪಟ್ಟಿಕಾ (ಮೈಅ0. ೦೪೩೮, ೦-೬೪: ಸು. 607): 
[?) 
ಪೇರೈಸಿರಿ (ನಾ). ಹಿರಿದಾದ ಸಂಪತ್ತು, ಐಶ್ವರ್ಯ : ಈ ರೇಖೆಯೆ 
ಧನರೇಖೆಯಿದಾರಯ್ಕಿಂ ನುಡಿಗುಮಿವನ ಪೇರೈಸಿರಿಯಂ (ವಸ್ತನಂ, ೨-೩೩). 
[ಪೇರ್‌ ( ಪಿರಿದು,) + ಐಸಿರಿ) 
ಪೇರೈಸು ಪೇರಿಸ್ರು' ನೋ. 
ಪೇರೊಕ್ಕಲ್‌, ಪೇರೊಕ್ಕಲು (ನಾ). ದೊಡ್ಡ ವಂನೆತನ,-ಕುಟುಂಬ : 
ದೀರ್ಫಕ್ಕೆ-ಪಿರಿದು -- ಆನೆ ಪೇರಾನೆ, ಪೇರಡವಿ, ವೇರೊಕ್ಕಲ್‌, ಪೇರಡಿ. 
ಪೇರೊಡಲ* (ಕಮರ: ೧60 ಶ್ರಯೋ)- ಪೇರೊಕ್ಕಲು ; ಎಲ್ಲರೂ ನನ್ನಕ್ಕ 
ತಂಗಿಯರು. . . ಆ ಡೆಗೆ, ಈ ಕಡೆಗೆ ತೂಗುವರ; ತೊನೆಯುವರು 
. « - ಪೇರೊಕ್ಕಲಾಗಿ ಪಾಸುವರು (ಹೂಗಳು. 06-9); ಪೇರೊಕ್ಕಲು | 
ಈ ಮಕ್ಕಳು ಬಡವರ ಮೈಸಾಲ (ರೀಶಮ, ೧-೦೭). 
[ಪೇರ್‌ (ಆ ಪಿರಿದ್ಕು) -- ಒಕ್ಕಲ್‌] 
ಪೇರೊಕ್ಕಲು ಪೇರೊಕ್ಕಲ್‌' ನೋ. 
ಪೇರೊಡಲ, ಪೇರೊಡಲು, ಹೇರೊಡಲ್‌, ಹೇರೊಡಲು (ನಾ)- 
ದೊಡ್ಡ ದೇಹ : ಭಾರಿಯಾದ ಶರೀರ ಃ ಕಾರಿರುಳ ತಿರುಳ ಬಣ್ಣಂ... 
ಮಿಳಿರ್ವರಿಗೇಸಂ ಪೇರೊಡಲೆಸೆದಿರೆ ಪುಟ್ಟಿದನಾರುಮುಗುರ್ವಿಸೆ ಮಗಂ 
ಘಟೊಃತ್ಯಚನೆಂಬಂ (ಕಂಶಠಾ. ೩-೨೦): ಕಾರೊಸಡುಂ ಕರ್ಬಾಯಂಂ 
ಪೇರೊಡಲುಂ ... ದನುಜಾಕಾರಮನೊಡರಿಸೆ ನಿಶಾಟರರ್ವಿಸಿ ತೋರ್ಪರ್‌ 
(ಕಾವ್ಯವ. ೨೨೦) ; ಪಲರ್ಗೆ ಬಿರಿದಲೆ, ಸುರಿವಾಯ್‌ ಪಲರ್ಗೆ . . . 
ಅರೆಬರ್ಗೆ ಪೇರೊಡಲ್‌ (6ದ್ಕುತ. 3೩-3೭): ಪೇರೊಡಲು : ಪೇರೊಡಲ 
ಧಿಜ್ಜಿ ನೆ ತಿರುಗಿಸುತೆ ಅಪ್ಪಳಿಸುತಿಕ್ಕಿದನು (ರೋಡತ- ೩೪-೬೦). 
ಹೇರೊಡಲ್‌ : ಮಿಂಚುದಲೆಗಳ ಖಂಡಿವಲ್ಗಳ . . . ಡೊಳ್ಳುಗಳ 
ಹೇರೊಡಲ ವಂಚಕರ . . . ಹಿಂಡು ನೆರೆದು (ಏಸಫು- 80-89), 
ಹೇರೊಡಲು : ಕರೆ ನಿಮ್ಮಯ್ಯನನು ಹೇರೊಡಲ ತೋಟ್‌ ಬಲವ 
ಬೆದಣಶಸಲಗ್ಗಳಿಕೆಯಹುದೇ (ಳುವ್ಶಾದ್ರೊ ೦3-೩) ; ಮಹೋದರನ 
ಹೇರೊಡಲನೂಡೆದು . . . ಶಕ್ರಜಿತುವನು ಹುಡುಕುನೀರದ್ದಿ ದನು ನಡೆದು 
ಸಮುವ್ರಮಧ್ಯದಲಿ (ಕೊರರಾ. ಇ ೯-೫) ; ಫೊಡೆಗೆಡೆದ ಹೇರೊಡಲ ಸೀಳ್ಗಳಿಂ 
ಪೋಳ್ಗಳಿಂ . . - ಕಡುಭಯಂಕರಮಾಗಲು (ಕೈಮಿಥಾ- ೪-೪೬) - 
[ ಪೇರ್‌, (ಎಪ೩ಿರಿದು,) 1 ಒಡಲ್‌ ] 
ಪೇರೊಡಲು ` ಪೇರೊಡಲ್‌ ' ನೋ. 
ಪೇರೊನಕೆ (ನಾ). ದೊಡ್ಡ ಒನಕೆ ; ಇಕ್ಕಡಿವಡೆದ ಕಾರ್ಮುಕವ ನಿವಾರಿಸಿ 
ತೆಕ್ಕೊಂಡು ಭಾರಿಯ ಹಲವ ಒಕ್ಕಯ್ಕೊಳಾಂತ ಪೇರೊನಕೆಯಿಂದಿಕ್ಕಿದ 
ಸೊಕ್ಕಾನೆದಲೆಗನ ಮೇಲೆ (ಕೋಡತ- ೩೮-೩೪) - 
[ ಪೇರ್‌, (ಎ ಪರಿದ್ಕು) + ಒನಕೆ] 
ಪೇರೊರ್ಬೆ ' ಪೇರೊಲಕ್ತಿ ' ನೋ. 
ಪೇರೊಸಗೆ (ನಾ). ಮೊಡ್ಡ ಹಬ್ಬ,-ಉತ್ಸವ : « ಪೇರೊಸಗೆಗೆಯ್‌ ' 
ಪರಾ. [ ಪೇರ್‌ («ಎ ಏರಿದ್ಳು) 4 ಒಸಗೆ ) 
ಪೇರೊಸಗೆಗೆಯ್‌ (ಕ್ರಿ). ದೊಡ್ಡ ಹಬ್ಬವನ್ನು ಆಚರಿಸಂ ; ಭಾರಿ 
ಉತ್ಸವವೇರ್ಪಡಿಸು : ಕಲಸೋಗರಮಂ ನಲಿದಿಕ್ಕಿ ಭೂಷಣಪ್ರಚಯಮ 
ನಿಟ್ಟು ಪೇರೊಸಗೆಗೆಯ್ಹು ಸಖೀಜನದೊಂದುಗೂಡಿ (೫೬6. 1-೪೨). 
[ ಫೇರೊಸಗೆ 4 ಕೆಯ”, ) 


೫೮೫೯ 


ಶತ 
ಳಾ 


96 


೩ 


ಪೇಲವ 


ಪೇರೊಟ್ಸ್‌ " ಪೇರೊಟ್ಟ್‌ ' ನೋ. 

ಪೇರೊಟಕ್ತಿ, ಪೇರೊರ್ಬೆ, ಪೇರೊಟ್ಸ್‌, , ಪೇಕೊರ್ಪೆ, ಪೇಠಕೊರ್ಬೆ, 
ಹೇರೊಬ್ಬೆ (ನಾ). ದೊಡ್ಡ ಮುಳ್ಳುಪೊದರು (?) : ಅಜಕಿಯಿನ್ತೆಂಕೈ 
ನೋಡಿ ನಡದು ಪೇರೊಚಕ್ಕಿ ದುಗ್ಗನೈಅಕ (ಎಳೆ. ೫ (8), ತಕ್ಕವಿ. ೬೬-೨೨ ; 
860) : ಸಾಲತ್ತ ಕಾಡೇಟಾನ ಪೇರೊಟಕ್ಕಿಎ ಪಗನ್ತೆವಳ್ಳಮೆ (ಎ೪. 1೪, 
ಎಡತೊ. ೩೦-೭೩ : ಸು. 890). ಪೇರೊರ್ಬೆ : ಪಡುವ ನೋಡಿ ಪರಿದ 
ಪೆ.ರೊರ್ಬೆಯೆ (ಎಕ, 1x (8), ರೆಂಗಳೂ. ೦೫೦ ೩೭ ; 828). ಪೇರೊಲ್ಸಿ : 
ಪುಲಿಪದಿಯ ತೆನ್ಶಣ ಪೆ.ರೊಟಿಕ್ಕಿಯೆ (36, 718, ೦೬-೪ (b) ; 813); 
ಇಗ್ಗಲಿಯ ಆರಿಪುರ ಮೂಟೂರ ಸನ್ನಿನಲ್ಲಿ ತಣ್ಣುಲಿಗಾಲ ಮೂಡಣ 
ಪೇರೊಟ್ಸಿಯಿಂ (ಎಕ. 711, ಶಂ8ನ- ೦೩೯-೦೯: 91619). ಗಿಪೇಜಕೊರ್ಪೆ : 
ದಕ್ಷಿಣಸ್ಕಾನ್ನಿಶಿ ಪಡುವ ನೋಡಿ ಪೋದ ಪೇಟಕೊರ್ಪೆಯೆ (ಎಳ. ೩೪1, 
ತಿಠರೂ. ೧೪೦-೩೮ : ಸು- 900)- ಗಿಪೇಆಕೊರ್ಬೆ : ಅನ್ನೆ ತುಲ್ತಿಲ 
ಪೆ:ಅಕೊಅಕ್ತಿಯೆ (ಎಕ. ೩೪1, ತಿಶೂ. ೦೪೦-೬ : ಸು. 900). ಹೇರೊಬ್ಬೆ : 
ತೆಂಕಣ ಕಡೆಗೋಡಿ ಏರಿಯ ಮೇಲೆ ಬಂದು ಚಣ್ಣಿಹಿನಲೆಳದು ಹೇರೊಬ್ಬೆ 
ಪಳಿಗಡಪಿನೊಳು ಕೂಡಿ (ಎಕ, 1೪, ಎಳಂದೂ- ೦೬೦-೦೩; ಸು. 
12ನೆಯ ಕತ); ಚಕ್ರನ ಕೊಡಗೆಯ ಹೊಲದ ಹೇರೊಬ್ಬೆಯಿಂ ಮೂಡಲು 
(ಕ್ಸು 6ರ, ೦೪೩೦, ೩6-೬೫ : 1413). [ಪೇರ್ಮ್‌ (ಓಒರಿದ್ಳು) ಗ] 

ಪೇರೋಟ (ನಾ). ವೇಗವಾದ ಓಟ : ಕುದುಕುವರಿಯಲಿ ಪರಿದು 
ಪೇರೋಟದಲಿ ಪರಿದೋಡುತ್ತವಾಯಾಸದಿ ಬಳಲುತೊಯ್ಯನೆ ನಡೆದು 
(೦ಸಫು, ೨೬-೩೨) - [ಪೆರ್‌ (ಆ ಪಿರಿದ್ಕು) ಓಟ] 

ಪೇರೋಣಿ (ನಾ). ದೊಡ್ಡ ಓಣಿ: ಸೀಮೆ ಮೂಡಾಯ್ರ್ತೊಲ್‌ ಎ 
ತೆಂಕಾಯೃಟಾರನ ಮಾಡಮೆ ' ಪೇರೋಣಿ ಎ ಸನ್ನು (ಎಕ. 1೪. ಎಡಕೊ- 
೬೦-೭೩ 1 ಸು. 890) - (ಪೇರ್‌, (ಎ ಹಿರಿದು) + ಓಣಿ] 

ಪೇರೋಲಗ (ನಾ). ದೊಡ್ಡ ಸಭೆ ; ಮಹಾಸಭೆ : ಪೇರೋಲಗಮಂ 
ಪರೆಯವೇಳ್ದೆಲ್ಲರಂ ಕಳುಪಿ (016. ೬-೩೭) : ಚೆಂದ್ರಾಚೂಡನೆಲ್ಲರುವುಂ 
ಕಳುಹಿ ವೇರೋಲಗಂ ಪರೆದಂ (0ಸಶ್ರ- ೦-೩೦)- 

[ಪೇರ್‌, (-ಪಿರಿದ್ಕು) -. ಓಲಗ) 

ಪೇರ್ಗೊಳ್‌ ' ಪೆಸರ್ಗೊಳ್‌ ” ನೋ. 

ಪೇಲ್‌, ಹೇಲೂ, (ಕ್ರಿ). ಹೇತು, (ಭೂತನ್ಯೂ). ಮಲವಿಸರ್ಜನೆ 
ಮಾಡು: "“ಪೇಲ್‌-ಮಲವಿಸರ್ಜನೇ, ಮಲೇ ಚ” (ಕಠುರಾ): 
ಗುದತಿ ಎ ವೇಲ್ತಪಂ (ಕ॥ಾಕಕ್ಕ- 340). ಹೇಲ್ಲು: ನೂಲೋ ಹೆಂಡತಿ 
ಬಿಟ್ಟು ಹೇಲೋ ಮೂಳಿ ತಂದ (ಗಾರ) ; ನಡುಮನೇಲಿ ಹೇತು, ನಾತ 
ಬರುತ್ತೆ ಎಂದ (ಗಾರೆ). 

[ದೇ. ॥ ತಮಿ: ಪೇಲ್‌, ಪೇಳಿ; ಗೊಂಡಿ. ವೇಲಾನೂಸ)] 

ಪೇಲ್ಮ್‌. ಪೇಲು, ಹೇಲ್ಕು (ನಾ). ಅಮೇಧ್ಯ; ವಿಷ್ಟೆ ; ಮಲ: ಪೇಲಂ 
ಕಚ್ಚಲ್‌ ತಕ್ಕುದೆ (ಸಕುಶ- ೯೩೪) ; ಪಂದಿಗಳೊಡನಾಡಿದ ಕಣುವುಂ ಪಂದಿ 
ಯಂತೆ ಪೇಲಂ ತಿಂಗೆಂಬುದು ನಾಣ್ಣುಡಿ (ರರ್ಮಾಮ್ಮ - ೨-೬೬). ಪೇಲು : 
ಸಾಸನಮರ್ಯ್ಯಾದೆಯುಮಂ ವೇಸದೆಯಿದನಳಿವೆನೆಂಬ ವಹವಾತಕನಿಂತೀಸನೆ 
ವೇಲಿನ ಕುಳಿಯೊಳ್ಳಾಸಿರಸತವರ್ಷ ಬಾಲವುಳುವಾಗಿಯವಂ (13. 1 ೨೪-೫೬; 
3140. ಹೇಲ್ಕು : ಹೇಲೊಳಗಣ ಹುಳುವ ಕೋಳಿ ಕೆದಲದಂತಾ 
ಯಿತ್ತವನ ಶಿವಪೂಜೆ (ಗಣಳಾ. ೦೪೦-೬) : ಯಾ ಧರ್ಮಕೆ ತಪಿದವರು 
ಹೇಲೊಳಗಣ ಹುಳುವಾಗಿಯಿರಲುಳವರು (399%. Ix. 3೬೦-೩೭೨) 
1684) ; ದಂಡಿಗೆ ಮೇಲೆ ನಾಯ ಕುಂಡ್ರಿಸಿದರೆ ಹೇಲು ಕಂಡು ಹಾರಿತು 
(ಗಾರೆ). [ಆ ಪೇಲ) 


ಆ|ಪೇಲವ (ಗು). ೧. ಕೃಶವಾಗಿರುವ: ತೆಳುವಾದ. ೨. ಕೋವಂಲ 


ವಾದ; ಸಂಕುಮಾರ. ೩. ಮಸುಕಾದ ; ನಿಸ್ತೇಜವಾದ ; ಬಿಳಿಚಿ 


ಪೇಲವತೆ ೫೮೬೦ ಪೇಷಣ್ಕ 


ಕೊಂಡ : ಅರೆಬಿರಿದ ಸಂಪಿಗೆಯ ಹೂವಿನ ಹಾಗೆ ಪೇಲವವರ್ಣದಾಕೆ ಈಕೆ 
(ಇಕ್ಕಳ. 908). ೪ಉ. ಸಣ್ಣ ; ಎಳೆಯ. ೫. ವಿರಳವಾದ ; ಬಿಡಿಬಿಡಿ 
ಯಾದ. (ನಾ). ಓ. ಕೃಶವಾದುದು : “ಕ್ಷಮಂ . , - ಪೇಲವಂ, 
ತಳನ(ಮ)ಂ. ತನು-ಈ ೭ ಅಸಿದು” (ಹಳಯ. ೦೧೯-೩೨): ಹಿ. ವಎರಳ 
ವಾದುದು : "ಪೇಲವಂ, ವಿರಳಂ, ತನ್ನು_೩ ಎಡೆಬಿಟ್ಟದ್ದು. ವಿರಳವಾ | 8 
ದದ್ದು” (೧ಕ್ಕಾಚಿ: 90). ಲೆ. (ಆಲಂ) ಸತ್ತ್ವವಿಲ್ಲದುದು ; ನೀರಸ 
ವಾದುದು ; "ತಾಯಿ" ಯಂಥ ಕಥೆಗಳ ಜೊತೆಗೆ ಬಂದಿರುವುದರಿಂದ 
ಅವು ಪೇಲವವಾಗಿ ಕಾಣುತ್ತವೆ (ಎರುಳ. ಸಳ೪ಃ, ಮುನ್ನುಡಿ) ; ಪಂಪನ 
ಆದಿಪುರಾಣದಲ್ಲಿ ಬರುವ ಸನ್ನಿವೇಶದ ಎದುರು ಇದು ತೀರಾ ಪೈ;ಲವ 
ವಾಗಿದೆ (ಶಂಕೀ. ೦೩೬). [ಸಂ.] 10 


೩. ಪ್ರವಾಳೆಜಾಳಕಮೆನೆ ಕಣ್ಣೊಳಿಸಿರ್ದುದಾ ವಧೂವರರ ಸಲೀಳಪೇಶಳ 
ಶರಕ್ಕೆ ಪಾಣಿಗ್ರಹಣಂ (6ರ್ಥರೂ. ೩-೪8). (ಸಂ.] 

ಪೇಶವಾಯಿ (ನಾ). ಮರಾಠರ ಆಳ್ವಿಕೆಯಲ್ಲಿದ್ದ ಮುಖ್ಯಮಂತ್ರಿಯ 
ಆಡಳಿತ,-ಅಧಿಕಾರ : ಇದು ಪೇಶವಾಯಿ:ಯಲ್ಲಿ ಕಿತ್ತೂರ ದೇಸಾಯಿಯ 
ವಶಕ್ಕಿತ್ತು (ರಳ. ೬೨). 

[+-ಪಾರ. ಹಿಂ. ಪೇಶವಾಈ; ವ:ರಾ. ಪೇಶವಾಯಾುಾ] 

ಪೇಶವೆ, ಪೇಶ್ವೆ, ಪೇಷ್ಟೆ (ನಾ). ಮರಾಠರ ಆಳ್ವಿಕೆಯಲ್ಲಿದ್ದ ವಂಂಖ್ಯ 
ಮಂತ್ರಿ : ಅವನು. . . ಕೊಂಕಣಸ್ಮೆ ಬ್ರಾಹ್ಮಣನಿಗೆ ಪೇಶವೆ (ಮುಖ್ಯ 
ಪ್ರಧಾನಿ) ಎಂಬ ಅಧಿಕಾರ ಕೊಟ್ಟು, ಯಾವತ್ತು ಕಾರಭಾರವನ್ನು ಅವನೆ 
ಸ್ವಾಧೀನ ಮಾಡಿದನು (ಕರ್ತಾ. ೭೭). ಪೇಶ್ವೆ : ಪೇಶ್ವೆಗಳ ಆಡಳಿತವು 


ಪೇಲವತೆ (ನಾ). ಬಿಳಿಚಿಕೊಂಡಿರುವಿಕೆ ; ಗರ್ಭಿಣಿಯಾಗಿ ಬಂದಾಗ ಇದ್ದ ಬಿಗಿತಪ್ಪಿ ಸುಬೇದಾರನು ಪರಾಕ್ರಮಪರನುಗಿದ್ದನು (ರುೂಂಕ: ೦)- 
ಆ ಪೇಲಪತೆ ಈಗಿಲ್ಲ (ಕತಾಥೆ. ೨೩೩). [ಸಂ. ಪೇಲವತಾ) ಪೇಷ್ಟೆ : ಎಂಟುಮೂಲೆಗಳಿಂದಲೂ ಮುತ್ತಿದ ಶತ್ರುಗಳನ್ನು ಎದುರಿಸಲು 

ಪೇಲು .ಪೇಲ್ಮ್‌' ನೋ. ಅವರು ಪುಣೆಯ ಪೇಷ್ಟೆಯ ನಾಯಕತ್ವವನ್ನು ಅಂಗೀಕರಿಸಲಿಲ್ಲ 

ಪೇಲೆ, ಪ್ಕಾಲೆ (ನಾ). ಕುಡಿಯಲು ಬಳಸುವ ಪಾತ್ರೆ : ಬಟ್ಟಲು: (ಫಾರದ- 9೨೩). [«-ಪಾರ, ಹಿಂ. ಮರಾ, ಪೇಶವಾ, ವೇಶ್ವಾ] 


ಬೆಳ್ಳಿಯಿಂದ ತಾಡಿ, ತಬಕ, ವೇಲೆ ಮುಂತಾದ - ಸಾಮನಾನುಗಳನ್ನು | 16 
ಬ ಮಾಡುತ್ತಾರೆ (ಕುಂರಿಯಿ- ೪-೦೨೦) ; ಚೆನ್ನೂ ಹಾಲಿನ ಪೇಲೆ 
ಹಿಡಿದು ಅಡಿಗೆ ಮನೆಯ ಹೊಸ್ತಿಲ ಮೆ.ಲೆ ಕುಳಿತ (£೬8೬. ೩೫) ; ವೇಲೆ 
ಗಳು ತುಂಬಿದವೆನ್ನುವಷ್ಟರಲ್ಲಿ ಬರಿದಾಗುತ್ತಿದ್ದವು (ಮೊಶಾಸಾ, ೦೨). 


ಪೇಶಳ 'ಪೇಶಲ' ನೋ. 

ಪೇಶಿ (ನಾ). ೧. ಮಾಂಸ; ಅಡಗು; ಬಾಡು: ಹೊಟ್ಟೆಯೊಳು ರಕ್ತ 
ಪೇಶಿಯು ಬಲಿದ ಗರ್ಭ (ವೀಕ್ಮಫು: ೨-೩-೦೩). ವಿ. ಮಾಂಸದ 
ಮುದ್ದೆ : ವಿದಿಧಭಕ್ಷೋಪದಂಶಪ್ರಾಯಮಪ್ಪ ದಿವ್ಮಾಹಾರಮೆತ್ತಲೀ 


ಪ್ಯಾಲೆ ; ಆ ಮುಹೂರ್ತದಲ್ಲಿ ಕಾರ್ಕೊೋಟಕವಿಷ ತುಂಬಿದ ಪ್ಯಾಲೆ 
ಕೊಟ್ಟಿದ್ದರೂ ಗುಟುಕರಿಸಿಬಿಡುತ್ತಿದ್ದರುು (ವೈರ್ಕಶಿ. ೪). 

[«-ಪಾಠ. ಹಿಂ, ಪ್ಯಾಲಾ ; ಮರಾ, ವೇಲಾ, ಪ್ಕೂಲಾ] 
ಪೇಲೆವೆರಿಗೆ (ನಂ). ಒಂದು ಬಗೆಯ ತೆರಿಗೆ (?) : ಬಸವನಹಳ್ಳಿಯ 
ಪೇಲೆವೆರಿಗೆ ಹೆಟ್ಟೆಗೆ ಹುರಿಗೆ ಸಿನ್ನುವಟಃದು ದೇವಳಿಗೆನಾಡ ಎಳ್ಳದಿವ್ಪೂರು 
ಪ್ರಭುಗಳ್‌ ಅಟೀಯಲು (ಎಳ. ೪1, ತಕ್ಕಮು. ೦8-00; 26747). [?] 


೬[ನಿ]ತ ಪೂತಿಗಂಧಮಪ್ಪ ಮೃುಗಪಿಶಿತಪೇಶಿಯೆತ್ತಲ್‌ (ವರ್ರಷೂ. ೬-೪ಮ)- 
೩. ಮೊಟ್ಟೆ ; ತತ್ತಿ : “ಕೋಶಂ ಪೇಶಿಯಂಡದೆನೆ ತತ್ತಿಯಕ್ಕುಂ” 
(ಮಂಗರಾ- ೩0-0)- ೪. ಗರ್ಭಧಾರಣೆಯ ನಂತರದ ಕೆಲವೇ ದಿನಗಳ 
ಭ್ರೂಣ. ೫. ಅರಳುವುದರಲ್ಲಿರಂವ ಮೊಗ್ಗು. ೬. ಇಂದ್ರನ 
ವಜ್ರಾಯ:;ಧ. ೭. ಒಂದು ಬಗೆಯ ವಾದ್ಯ. ೮. ಹಣ್ಣಿನ ಓಟೆ. 
೯. ಕತ್ತಿಯ ಒರೆ. ಕೋಶ. ೧೦. ಚೆನ್ನಗಿ ಬೇಯಿಸಿದ ಅಕ್ಕಿ. 


A ಪೇವಯ್ಸು "ಹೇವಯಿಸು' ನೋ. 85 

ಪೇಶಣ :ಪೇಸಣ' ನೋ. 

ಪೇಶಲ, ಪೇಶಳ (ಗು). ೧. ಕೋಮಲವಾದ; ಮೃದುವಾದ : ಓಸರಿಸ 
ದಿಂಜೆನ್ನ ಬಡಸೇಟಿಯನು ತಾವು ಪೇಶಲ ಸುಭಾವದಿಂ ನೋಡಿ ಕೈಕೊಳಲು 


೧೧. ಸ್ನಾಯು ; ಸ್ನ್ನಿಯ:ರಜ್ಜು : ಶರೀರದ ನಷ್ಟವಾದ ಹಲವೊಂದು 
ಪೇಶಿ 47188098)ಗಳು. ರಕ್ತವನ್ನು ಸೇರಿ ಯಕೃತ್ತಿಗೆ ಬರುವುವು 
(ರಾಂತ್ರ. 7, ೩೦೦) - [ಸಂ.] 

ಪೇಶು (ಕ್ರಿ). ಹೊಗಳು ; ಕೊಂಡಾಡು : ಪೇಶಾದ ದಿನವೆಲ್ಲ ಪೆಅವಾದ 


(80ರೀ. ೦೦-೩೦). ೨. ತೆಳುವಾದ; ಕೃಶವಾದ. ೩. ಸುಂದರ 
ವಾದ; ಮನೋಹರವಾದ : ದೆ.ವ ದೋಷಹೃದ್ಧರಧರ ವಂದ್ಯ 
ಪೇಶಲ ಪಿನಾಕ ಸುಪಾಣಿ ಮಹೇಶ ಪಾಲಿಸಾ (ಹಂತ್ಮಿಕೆ. ೧-೨). 
೪. ಸಮರ್ಥವಾದ ; ದಕ್ಷ. ೫. ಮೋಸದ ; ವಂಚನೆಯ. 
೬. ಅಲಂಕಾರ ಮಾಡಿದ; ಸಿಂಗರಿಸಿದ. (ನಾ). ೩೭. ಮೃದುತ್ತ ಕ; 
ಕೋಮಲತೆ ಪ್ರಯೋಗವತಾರ್ಗದೊಳತಿಪೇಶಲಮಾಗೆ (ನಾರವಿ 
೨-೨೪೨); ಮೃದು ಪೇಶಲಮನಾಂತ ನುಡಿಗಳಿಂ ಬಿನ್ನವಿಸಿದಂ (ತಂಕಾರಾ- 
೮. ತೆಳುವು; ಪಾರದರ್ಶಕವೂದುದು : ನಟಿಯಂತೆ 
ವೇಶಲವಾದ ವಸ್ತ್ರಗಳನ್ನು ಧರಿಸಿ . - - ತನ್ನ ವಕ್ಷಸ್ಸನ್ನು ಲೋಕದೆದುರಿಗೆ 
ಆವಿಷ್ಕುರೆ ವಾಡುತ್ತಾ (ಕಾಕದ. ೨೨)- ೯. ಶುಭ; ಮಂಗಳ ; “ಕಮನಂ 
ಶುಭಂ ಪೇಶಲಂ ಶೋಭನಂ” (ಕುಂಗಾ- ೦೨೬-೨). ೧೦. ಒಂದು ಬಗೆಯ 
ಬಣ್ಣ ; ತಿಳಿ ಹಳದಿ : ಪೇಶಲವೆಂಬುವದು ಭತ್ತದ ಗರಿಯ ವರ್ಣ 


೬೨೬೩ ೨). 


80 


836 


ದಿನವಯ್ಯ ಈಶನಂ ನೆನೆಯದ ದಿನಂ ಬಂಜೆದಿನವಯ್ಕ (ವಾಗೀಳೆ. ರೇ. 
3೬8-0); ಪೇಶಂದ ನಾಳೆಲ್ಲ ಪೆಜನ್ನ ವಾಸದ ದಿನ (ರೀಕ್ಕಫು. ೪-೯-0೩): 
[ದೇ. ॥ ತಮಿ. ಪೆ.ಚು: ಮಲ. ಪೆ.ಚು ಎ ಮಾತನಾಡು] 


ಪೇಶ್ವೆ “ಪೇಶವೆ' ನೋ. | 
ಪೇಷ್‌ಕಷ್‌, ಪೇಷಕಶಿ (ನಾ). ಹಿಂದೆ ಜಮಾನಂದಾರ ಮುಂತಾದವರು 


ಸರ್ಕಾರಕ್ಕೆ ತೆರುತ್ತಿದ್ದ ನಿಗದಿಯಾದ ಹಣ; ಪೊಗದಿ: ಪ್ರಭುಗಳೂ 
- « - ನಿಯಮಿತವಾದ ಪೇಷ್‌₹ಷ್‌ನ್ನು ಕ್ರಮವಾಗಿ ಸಲ್ಲಿಸುತ ... ಅವರ 
ದೆ.ಶಗಳನ್ನೆಲ್ಲಾ ಸರ್ಕಾರಕ್ಕೆ ಸೇರಿಸಿಕೊಂಡರು (ಮಶಾನಂ- 11, ೧೩) ; 
ಇಂಗ್ಲೀಷ್‌ ಸರ್ಕಾರದವರು , . . ಪೇಷ್‌ಕಷ್‌ ಎಂಬ ಪೊಗದಿಯನ್ನು 
ತೆಗದುಕೊಳ್ಳುಶ್ತಿದ್ದಾರೆ (ಪಾಳಗಾ. ೩೦). ಪೇಪಕಶಿ : ಫವುಜಿನ ಖರ್ಚಿಗೆ 
ಮೊಗಲು ಮಲಾಟೇರ ವೇಷಕಶಿ: ಸಹಾ ನವಾಬರೇ ತೀರಿಶಿಕೊಳಬೇಕಂ 
(ಹರಕೆ. ೩೦). (ಪಾರ. ಮರಾ. ಪೇಶ್‌ಕಶ"; ಹಿಂ. ಪೇಶಕಷ್‌) 


ವಾಗಿಯಿರುವದು (ಗುಂ. ೩೬-೦೪9. ೧೧. ಅಂದ; ಸೊಬಗು: 
ಮನೋವಿಕಾಸವುಂ ಕನ್ನಡಿಸಿತ್ತು ಸೀತೆಗೆ ಮಂಖಾಂಬುರುಹಂ ದರಹಾಸ 
ಪೇಶಲಂ (ತೃಠಾರಿ, ೦೦-6೬). ೧೨. ದಕ್ಷತೆಯಿಂದ ಕೂಡಿದ ವ್ಯಕ್ತಿ ನ 
ಪರಿಣತ : “ದಕ್ಷಃ, ಚತುರಃ, ಪೆ;ಶಲಃ . . , ಉಷ್ಣಃ__ಆಲಸ್ಕ ವಿಲ್ಲದವನ 
ಪೆಸರುಗಳು” (ಸರಾ. ೩02). ೧೩. ಮೋಸದಿಂದ ಕೂಡಿದುದು ; | 4 
ಕುಟಿಲತನ. ೧೪. ವಿಷ್ಣುವಿನ ಹೆಸರುಗಳಲ್ಲಿ ಒಂದು. ಪೇಶಳ : 


ಪೇಪಕಶಿ 'ಪೇಷ್‌ಕಷ್‌' ನೋ. 

ಪೇಷಣ್ಮ 'ಪೇಸಣ' ನೋ. 

ಪೇಷಣ್ಯ (ನಾ). ೧. ಧಾನ್ಯವನ್ನು ಹಿಟ್ಟು ಮಾಡುವುದು.- ಬೀಸು 
ವುದು. ೨. ಅರೆಯುವುದು : ಪೇಷಣದ ಶಿಲೆಯೊಳಂ ವೊಸೆದಿರ್ಕು 
ಕಂದು (ಕನ್ನಮಂ. (0). ಹಿ. ಬೀಸುವ ಕಲ್ಲು. ೪. ಅರೆಯುವ 
ಕಲ್ಲು; ಕಲಬತ್ತೂ. ೫. ನರಕದ ಶಿಕ್ಷೆಗಳಲ್ಲಿ ಒಂದು: ಪೇಷಣ . . - 


ಪೇಷಣಿ 


ದುರ್ಭೋಗ್ಯ ನಾನಾವಿಧಾಸಂಖ್ಯಾತತೀವ್ರವೇದನಾರೂಪಂಗಳಾಗಿ ಶಿವ 
ದ್ರೋಹಿಗಳಿಗೆ ನಿಷ್ಕಾರುಣ್ಯದಿಂ ಮಾಳ್ಪ ಶಿಕ್ಷಾಲೇಶಮೆಂದೆನಿಸಿ (೧೭೪. ೦60). 
(ಸಂ.] 

ಪೇಷಣಿ (ನಾ). ಅರೆಯುವ ಕಲ್ಲು: ಚುಲ್ಲಿ ವೇಷಣಿ ಕಂಡನಿ ಉಪಸ್ಕರ 
ಉದಕುಂಭ ಎಂಬೈದು ಗೃಹೋಪಕರಣಗಳೂ ಹತ್ಕಾಕಾರಕಗಳು , , - 
ಪೇಷಣಿ--ಅಂದರೆ ಅರೆಯಾವ, ಬೀಸುವ ಕಲ್ಲುಗಳು (ಆರ್ಯರ. 06೩). 

[ಸಂ. ಪೇಷಣೀ] 

ಪೇಷುಖಾನೆ (ನಾ). ಹಿಂದೆ ರಾಜ ಮೊದಲಾದವರು ಪ್ರವಾಸ ಹೊರಡು 
ತ್ರಿದ್ಧಾಗ ಅವರ ಮುಂದಿನ ಮೊಕ್ಕಾಮಿಗಾಗಿ ಮೊದಲೇ ರವಾನಿಸು 
ತ್ತಿದ್ದ ಡೇರೆ ಮೊದಲಾದ ಸರಂಜಾಮು: ಮೂರು ಮಂದಿ 
ಪಾದುಶಹರು ತಮ್ಮ ತಮ್ಮು ಪೇಷುಖಾನೆ ಸಂಗಡ ರಾಂಡಾವನ್ನೂ 
ಹೊರಗೆ ಹಾಕಿಸಿದರು (0ಕೃರು. 3). 

[೯*-ಪಾರ. ಮರಾ. ಪೇಶೀಖಾನಾ; ಹಿಂ. ಪೇಶ್‌ಖೇವಾ) 

ಪೇಷ್ಕಾರ್‌, ಪೇಷ್ಕಾರ (ನಾ.) ಕಂದಾಯವನ್ನು ವಸೂಲು ಮಾಡುವ 
ಒಬ್ಬ ಅಧಿಕಾರಿ : (ಖ್ಮಗಕೆ: 19, ೭೨). ಪೇಷ್ಕಾರ : ಸಿದ್ಧನಾಯಕ 
ಬೇಗ ನೀನೋಡು ಪೇಷ್ಕಾರರೆದ್ದಿದ್ದರುಸುರು (6೫೯೬: ೩೦-೩6); ಪ್ರತಿ 
ತಾಲ್ಲೂಕಿಗೂ ಒಬ್ಬ ಸುಬೇದಾರ, ಒಬ್ಬ ಪೇಷ್ಕಾರ . .. ಗೊತ್ತಾಗಿ 
(ರುಜಾರಂ. 11, 9೨)- [ ಪಾರ, ಹಿಂ. ಮರಾ. ವೇಶ್‌ಕಾರ್‌] 

ಪೇಷ್ಠಾರ "ಪೇಷ್ಕಾರ್‌' ನೋ. 

ಪೇಷ್ಟೆ "ಪೇಶವೆ' ನೋ. 

ಪೇಸಣ, ಪೇಶಣ, ಪೇಷಣ್ಣ, ಪೇಸಣಿ, ಪೇಸುಣಿ. ಪೇಸಾಳಿ (ನಾ). 
೧. ಕೆಲಸ ; ಕಾರ್ಯ. ೨. ಸ್ವಾಮಿಕಾರ್ಯನಿರ್ವಹಣೆ ; ಒಡೆಯನ 
ಕೆಲಸ ಮಾಡುವುದು. ಪೇಶಣ. ಪೇಷಣ,. ಪೇಸಣಿ. ಪೇಸಾಣಿ. 
ಪೇಸಾಳಿ, 

ಪೇಸಣಗರುಡ, ಪೇಷಣಗರುಡ ಎ ಸ್ವಾಮಿಕಾರ್ಯನಿರ್ವಹಣೆಯಲ್ಲಿ 

ಗರಂಡನಂತಿರುವವನಂ; ಒಂದು ಬಿರುದು : ಶ್ರೀಮಶ್ರಿ »« ವನಮಲ್ಲ 
ದೇವ ಪೇಸಣಗರುಡಂ ಜಯಲಕ್ಷ್ಮ್ಮೀನಿಳಯಂ (39೩%- Ix- ೦೪೨-೯: 
107) : ಶ್ರೀವಂತ್ರಿಭುವನಮಲ್ಲದೇವ ಪೆ:ಷಣಗರುಡನಾಮಾದಿ ಸಮಸ್ತ 
ಪ್ರಸಸ್ತಿಸಹಿತಂ (ಇಇ. ೪೫117, ೩೬೬-೪: 3086). ಖೇಸಣಹಣುವಂತ, 
ಪೇತಣಹಾನ್ಮಂತ, ಪೇಸಣಹನುಮಂತ ಇ ಸ್ವಾವಿಕಾರ್ಯನಿರ್ವಹಣೆ 
ಯಲ್ಲಿ ಹನುವಂನಂತಿರುವವನಂ ; ಒಂದಂ ಬಿರುದಂ; ಜಯ 
ಸಿಮ್ಮದೇವ ಪೇಸಣಹಣುವನ್ನ (ರಂ: ೦೯೨೯, ೬೩-೩೩; 081); 
ಸ್ವಸ್ತಿಶ್ರೀಮಚ್ಚಾಳುರ್ಯಪ್ರತಾಪಕ್ರಪರ್ಶ್ರಿ ಇಗದೇಕಮಲದೇವ ಪೇಶಣ 
ಹಾನ್ಮನ್ತರಪ್ಪ ಶ್ರೀಮಹಪ್ರಧಾನೆಂ ಕನ್ನಡಸಂನ್ಮಿವಿಗ್ರಹಿ (4೩. 1೪, ೦೦-9; 
ಸು. 32ನೆಯ ಕಠ); ವೇಸಣ ಹನುಮಂತನೆನಿಪ ನಾವಿದದಾಸ (೩99%. 21-11, 
೦೩೩-೦8 ; 1087). ಪೇಸಣ ಹನುಮ, ಪೇಷಣ ಹಣುವಮ. ಪೇಸಣಿ ಹನುಮ, 


೫೮೬೧ 


ಪೇಸಾಣಿ ಹನುಮ. ಪೇಸಾಳಿ ಹನುಮ * ಪೇಸಣಹಣುವಂತ : ಪಶಿಹಿತು 


ರಾಯನೃ ಸಿಂಹನ ನಚ್ಚಿನಚ್ಚು ಪೇಸಣಹನುವಂಂ (8999. ಬು--1. ೩೪-00; 
2220); ಕಡುಗಲಿ ದಣ್ಮನಾಥಮಿತನಾತ್ಮಜ ವೇಷಣಹಣ್‌(ಣಂ)ಮ ಬಲ್ಲಿಗನ್‌ 
(ಎಳ. ೪. ಕನ್ನಣ. 3883) ; ದಣ್ಣನಾಥ ಪೇಸಣಿಹನುಮ 
(ಎಳ. ೪1. ಕಡೂರು. ೪೪-೩೪; 2591); ವೇಸಾಣಿಹನುವು ಮೋಹರಮಂರಾರಿ 
(ಎ೪. ೫1. ಹೊಳಗೆ. ೪೦-೦: ಸು. 2261); ಚಕ್ರೇಶ್ವರ ಡಾವಾದಿ 
ಕೋಳಾಹಳ ಪೇಸುಳಿಹನುಮ ಗಜಬೇಣ್ಣೆಕನಕ (ಎಳ, ೩1೪. ಎಳ ಮೂ. ೦8-8 ; 
ಸು. 3633). («ಎ ಪ್ರಾ. ವೇಸಣ. / ಸಂ. ಪ್ರೇಷಣ) 

ಪೇಸಣಿ 'ಪೇಸಣ' ನೋ. 

A ಪೇಸರಗತ್ತೆ ಹೇಸರಗಳ್ತೆ' ನೋ. 


0೬-೬೬; 


40 


ಆ 


ಪೇಸ್ಕು 


A ಪೇಸರು (ಹೇಸರ' ನೋ. 

ಪೇಸಾಣಿ /ಪೇಸಣ' ನೋ. 

ಪೇಸಾಳಿ /ಪೇಸಣ' ನೋ. 

ಪೇಸಿಕೆ, ಹೇಸಿಕೆ (ನಾ). ೧. ಹೊಲಸು ; ಕೊಳಕು: ಬೇಡವಟ್ಟಮಂ 
ಕಂಡೆಂ . . . ನರಕದ ನೆಲೆ ಪೇಸಿಕೆಗಳ ಕರು ಮಸಣದ ಪುಟ್ಟು ಪಾಪ 
ದೆ0 ಪಾತಕದಾಗರವುದು (ಕಾದಂಉ- ೬೪೬); ಉದುರಿದುವು ಧರಣಿಯಲಿ 
ಬಲುಮಾಂಸದ ಸುರಕ್ತದ ಫಟ್ಟಿಗಳು ಖಂಡದ ಸುಢಾಳದ ಜಿಗಿಯ ಪೇ 
[ಕಾ೫ಂ. ಹೇ]ಸಕೆ ನಿಕರ ನೂಆಕೊಂದು (ಕಾನಾ. ೪-೪). ವಿ. ಅಸಹ್ಯ ; 
ಜುಗುಪ್ಸೆ ; ನೀನಲಬ್ಮಸವ್ಯೂಗ್ನರ್ಶನೆಯಪ್ಪುದಟ್‌ಂ ಪೇಸಿಕೆಯಂ 
ತಾಳದೆ (ಕಾಂತೀಕ್ಕ. 6-08೨ 6). ಹೇಸಿಕೆ : ೧. ಸಂತವೊಂಬತ್ತಮಾಸಂ ' 
ಹೇಸಿಕೆಯ ನಡುವೆ ಕತ್ತಲೆಯ ಕರುಳೊಳಗೆ ಮರುಳಂದದಿಂ ಬೆಳೆದು 
(ಏಂಡೋರ. ಹ. ೩೦೦-3); ರಕುತದ ಹೇಸಿಕೆಯನು , , . ನೆರಹಿದಂ 
ನಿಳಯದೊಳಗೆ (ಶತಕ). 00-40); ಮುಂದಿಳುಹಿದಳು ಹೇಸಿಕೆ ಹೊನಲಿಡುವ 
ಹಂದಲೆಯನು (ಕೊರಂಾ. ೩-೬-೨೦) ; ಹೇಸಿಕೆಯ ಕಿಸುಕುಳದ ಕೀವು ತುಂಬಿ 
ಒಸರುವ ಹಸಿಯ ತೊಗಲಿನ ಹಳೆಯ ಗಾಯದಲ್ಲಿ ವಿಷಯಾತುರದಿಂದ 
ಬಿದ್ದೂ (900ರ: 6-೬). ೨. ವರಾಶಿನಲ್ಲಿ ಮಾನ್ಯತನ ಮನದಲ್ಲಿ ಆಶೆ - . - 
ಇದು ಎನಗೆ ಹೇಸಿಕೆಯಾಯಿತತ್ತ (ರೋನು. ೩5-08೭); ಹಾಸಿಕಿಲ್ಲದೆ 
ಹಾವಿನ ಮೇಲೆ ಒಆಗಿದವ ಹೇಸೀಲ್ಲದೆ ಕರಡಿಯ ಕೂಡಿದ (ಪೃ60ರ. 
3-00 0) ; ವಿನಾಯಕರಾಯನಿಗೆ ತನ್ನ ಪ್ರಿಯಪತ್ನಿ ಸರಳೆಯನ್ನು ಬಿಟ್ಟು 
ವೇಶ್ಯೆಯ ಮನೆಗೆ ಹೋಗಲು ಹೇಸಿಕೆ (ಕೊಳಾರ. ೬೦). ೩. (ಆಲಂ) 
ಅವಮಾನ ; ಅಗೌರವ : ತಿರುಗಿ ರುಮೆಯನು ಕೊಟ್ಟು ತಮ್ಮನ ಕರೆಸಿ 
ಕೊಂಬೀ ಹೇಸಿಕೆಯ ನಿಜಶಿರದೊಳಾನುವನಲ್ಲೆನುತ ನಡೆತಂದನಾಹವಕೆ 
(ಕೊರರಾ. 9-9-00). ([ಪೇಸ್ಕು 4 ಇಕೆ. / ತುಳು. ವೇಗೆ, ಪೇಶಿಗೆ] 

ಪೇಸ್ಕು, ಪೇಚ್ಛು, ಹೇಸ್ಬು (ಕ್ರಿ). ೧. ಅಸಹ್ಮಪಡು ; 
ಜುಗುಪ್ಸೆಹೊಂದಂ : ದೋಸಮೇನಾನುಂ ಸ್ವಲ್ಪಮಾದೊಡಂ 
ವಪಾಸಿಸರ್ಕುವುಣಂ ಕೃತಿವಧುವಂ ವೇಸದೆ  ದುರ್ಜನದೊಳಾದ. 
ಪರಿಚಯಂ ಮಾಸಿ ಕಿಡಿಸುವವೊಲೊಪ್ಪುವ  ಕುಲವಧುವಂ 
(೪0%. ೦-೦೦೦) ; ಭೀಭತ್ಸಮಂ ಕಂಡಾದವಾನುಂ ಪೇಸಿ ಶರೀರ 
ವೈರಾಗ್ಯಮನೊಡೆಯನಾಗಿ (ನಡ್ಮಾರಾ- ೬೩-೦೭); ನಾರದಂ ಮನದೊಳೆ 
ಪೇಸುಗುಂ (ಕುಕ. ೬-೩); ಬೇನೆ ಬಿದ್ದಿರೆ ಪೇಸದೆ ಬೇಸಆದೆ 
ಸನ್ಮಾನದೊಳುಪಚರಿಸುವುದು (ಹರಂ. ೪-09); ತನ್ನ ಗಂಡುಸುತನಕೆ ಪೇಸಿದಳ್‌ 
ತಾನೆ ಚಿತ್ರಾಂಗನೆ (8ಶ್ರಾಂಗ, ೦೬-೪೩೪). ಪೇಚು: ೧. ಭಸ್ಮಧಾರಿಯ 
ಕಂಡು ಪೇಚುತಂ ನಿಂದಿಸುವವಂ ಶೂಡ್ರಗೊಗೆದನೆಂದೇ ಚತುರ ರೂಹಿಪುದು 
(ಕಾಶಕ- ೪-೦೯). ಹೇಸ್ಕು: ೧. “ಹೇಸು._ಜುಗುಪ್ಲಾಯಾಂ” (6); 
ಕಾಳುದೈವಕ್ಕೆಆಗಿ ನಾನು ಶಿವಭಕ್ತನೆನಿಸಿಕೆೊರಿಬ ಚಂಡಿನಾಯಿಗಳ ಕಂಡು 
ಎನ್ನ ಮನ ಹೇಸಿತ್ತು ಕಾಣಾ (ರುಂರೂ: ೨6-90) - ವಾ ಹಿಂಜರಿಃ ಹಿಂದೆಗೆ; 
ಅಳುಕು : ಹೇಸುವುದು ಮನ ಬೊಮ್ಮ ಹತಿಗಾಗಿ (೫8೫. 0೬-03); ಕೌರವ 
ಹೇಸದೆ ನಿನ್ನನು ಕಟ್ಟಿಸಲು ಸಾಸಿರನಾಮನೆ ವಿಶ್ವರೂಪವ ತೋಟಿ ಮೋಸ 
ಗೊಳಿಸಿದಾಟವೆಲ್ಲಿ ಕಲಿತೆಯ್ಯ (ಜರ. ೦-೯೬-೨೨), ಸೂಸುವ ಮನವನ್ನೂ 
ಹೇಸದಲೆ ಹಲ್‌ದೊಗೆದು ಲೇಸಾಗಿ ಇಪ್ಪ ಶಿವಯೋಗಿ ಗುರುವಿನ ಕೂಸು 
ತಾನಿರುವ (ತರ್ನಕ್ಕಿ- ೫೩); ಏನೂ ಇಲ್ಲದವ ಯಾವುದಕ್ಕೂ ಹೇಸ (ಗಾರೆ) - 

ಪೇಸೆ ಪಡು--ಇತರರ ಜುಗುಪ್ಸೆ ಗೆ ಒಳಗಾಗು,--ಅಸಹ್ಯಕ್ಕೆ ಗುರಿ 
ಯಾಗು : ವಿನಯಮತಿಯೆಂಬೊಳ್‌ ಗುಜ್ಜಿ ವಿರಳದಂತೆ ಆದವನೂಾ 
ಎರೂಪೆ ಪೇಸೆಪ್ನಕಾಕಾಂ. ವೇಸರ೯)ಡುವಳ್‌ (ಕಠ್ಕಾಕಾ. ೦೦೩೬-೨೨). 
[ದೇ.8 ತುಳು. ಪೇಸು] 
ಪೇಸ್ಕು, ಹೇಸುಃ (ನಾ). ಅಸಹ್ಯ; ಜುಗುಪ್ಸೆ: ಪೇಸೇಟ್‌' ಪಡ 


ಪೇಸುಗೆ 


ಹೇಸ್ಕು : ಪರಿಚಯವಿದ್ದವರೊದ್ದರು ಕಡುಲೇಸು . . . ಪರಿಚಯವಿರದವ 
ರೊಲಿದರು ಕಡುಹೇಸು (ಇಂಕಾಶ. ೭೯೭೭) [5ವೇಸ್ಕು] 

ಪೇಸುಗೆ (ನಾ). ಅಸಹ್ಯ; ಜುಗುಪ್ಸೆ: ಮತ್ತಿನ ಪೆಂಡಿರ್ಗೆ ಪೇಸುಗೆಯಂ 
ಪುಟ್ಟಿಸುವ ನಾಯಕಸ್ವೀಯಂತಪ್ಪ (ರರ್ಮ್ಯನ್ನು. 0೨-೨೪); ಪೇಸುಗೆ 
'ಪೆಸರಬಿಯೆ ಹೇಯಂ ಮಾಯವಾಗೆ (8: ೨-೩೩ 5) ; ಜುಗುಪ್ಸೆ 
ಪೇಸುಗೆಯಂ ಮಾಬ್ದು ದು (ಶಸಾರ- ಎ೨): [ಪೇಸ್ಮು + -ಗೆ] 

ಪೇಸುಗೆಗೆಡು (ಕ್ರಿ): ಅಸಹ್ಯಭಾವವನ್ನು ಕಳೆದುಕೊಳ್ಳು; ಜುಗುಪ್ಸೆ 
ಯಿಲ್ಲದಂತಾಗು: ಸಂಸಾರದೊಳ್‌ ಪೇಸುಗೆಗೆಟ್ಟೀ ನಾಣ ಪುತ್ತಪ್ರಲಜಗಳ 
ದೊಳೇನಮ್ಮ ತಕ್ಕೂರ್ಮೆಯುಂಟೇ (ಕಾಂತಿ. ೬-೮೭), [ವೇಸುಗೆ-ಕೆಡ್ಮು) 

ಪೇಸುತಪ (ನಾ). ಜಂಗುಪ್ಸೆಯನ್ನುಂಟಂಮಾಡುವ ತಪಸ್ಸು: ಭಾವಿಸು 
ವಂದಿನಿಸು ಪೇಸುತಪಮಂ ಕಾಣೆಂ (ರರರ್ಷಮ್ಮ . ೪-೧೦೬) - [ಪೇಸ್ಕು -- ತಪ) 

ಪೇಸುಪತ : ಪೇಸುಪಥ ' .ನೋ. 

ಪೇಸುಪಥ, ಪೇಸುಪತ (ನಾ)- ಅಸಹ್ಯ; ಜುಗಂಪ್ಲೆ: ರಾಜ್ಯಾಭಿಲಾಸೆ 
ಯಿಂದಿರ್ದೆನಪ್ಪೊಡೆ . . . ಸೌಂತೆಯ ತೋಂಟದಂತೆ ಕಡೆಯೊಳ್‌ ಪೇಸು 
ಪಥಮುಮಶೋಭೆಯುವತಾಗದೆ ಪೋಗದು (ರರ್ಟಾಕ್ಕು. ೭-೦೨೨); ಕಣ್ಣೆ 
ಕೊಕ್ಕರಿಕೆ ಮನಕ್ಕೆ ಪೇಸುಪಥಮಾಯ್ತೆನಸುಂ ನೆಗಟ್ಲೂ ರಣಾಂಗಣ 
(ಉಂಕೀಕ್ಕ. ೬-೦೨). ಪೇಸುಪತ : ತಿಪ್ಪೆಯಂತೆ ವೇಸುವತಮಪ್ಪುದು . .. 
ಬಣಗಿನಂತೆ ನೇರಿತಲ್ಲದು ಬಗೆವಂದೀ ಶರೀರಂ (ರರ್ಶಾಶ್ಮು- ೪-೧೭೩): 
ಪೇಸ:ಪತಂ ಕರಂ ಕಿಸುಗುಳೊ ಕಾಯಂ ಶುಚಿಪ್ರಾಯಮೇ (ಶೃಶ್ವಶ್ರ- 
೦೩-೪೪. [ವೇಸ್ಮು--ಪಥ ?] 

ಪೇಸುವೆ (ನಾ). ಹೇಳಿದುದಂ ; ವಿಷಯ; ಸಂಗತಿ: ಮಾಣಿಗಬಸುಣ್ಣಿ 
ಪೇಸುವೆ ಚಲಭೂಷಣನೆಟ್ಟು x ಪರಾಕ್ರಮನ ಪುದಿದ ಕಲ್ಲು ಕೊತ್ತಲ 
ಸುದ್ದಂವಡೆಯರಂ ಮಂಗಳಂ (ಎ೪. ಸ, ಕಿಠ್ಕಫಿ. ೦೨-೨; ಸು. 800 1)- 

(ತಮಿ. ಪೇಚ್ಚು ] 

ಪೇಸೇಳ್‌ «ಪೇಸೇಟ *' ನೋ. 

ಪೇಸೇಳು 'ಪೇಸೇಟು್‌' ನೋ. 

ಪೇಸೇಟ್‌, ಪೇಸೇಳ್‌, ಪೇಸೇಳು, ಹೇಸೇಳ್‌ (ಕ್ರಿ). (ಅಜ್ಜಿಬಜ್ಜಿ 
ಯಾಗಿ) ಅಸಹ್ಯವುಂಟಾಗಂ ; ಜುಗುಪ್ಲೆಯಾಗು : ಪದಿನೆಂಟುಕೋಟಿ 
ಪದಾತಿಯುಮನಲಸದೆ ವೇಸೇಟ? ಕೊಂದು (ಶ:ಶಶಾ. ೦೦ ೦೪೯೮) : ಪಿಡಿದು 
ಪೇಸೇಟ? ಸೀಳ್ಲಿಕ್ಕಿದಂ (ಕರಕ, ೩-3೨) : ರಣದೊಳ್‌ ಪೇಸೇಟ ಹೊಯ್ದು 
(ಎಳೆ. ೪೫11. ಸೊರರಿ. ೨8೦-೯ ; 1237). ಪೇಸೇಳ್‌ : ನಿಬನ್ಫಿಸಿ ಕಟ್ಟುಳಲಾರದ 
ನಾವೀ ಅಧಿರಾಜರು ಪಾಲಕರೆನಿಸಿರುವುದು ಪೇಸೆಳ್ಹು » ಪಟ್ಟಣದ ರತ್ನ 
ಸಿಂಹಾಸನದಡಿಯಲ್ಲಿ ಭೂಕಂಪವಾಗುತ್ತಿರಬೇಕೆಂಬ ಶಂಕೆಯನ್ನುಂಟುವತಾಡಿ 
ಬಾಧಿಸುತ್ತಿದೆ (ಕಟ. ೭೯-೦೭), ಪೇಸೇಳು : ಉಗ್ರಾಂನ್ಹಕನಂಸ್ಥೆದಿಂದೆ 
ಪಲರಂ ಪೇಸೇಳೆ ಕೊಂದಿಕ್ಕಿ (ಎಳ. ೪11, ಶಿಕಾರಿ. ೦೬೩-೦೦; 3198 1). 
ಹೇಸೇಳ್‌ : ಜವನೊಕ್ಕಿಲಿಕ್ಕಿದಂತಿರದ್ಳುತರಾಗೆ ಹೇಸೇಳೆ ಕೊಣ್ಣು ಬೆನ್ನಟ್ಟಿ 
ದಲ್ಲಿ (೧೪. ೪1, ಜೊಟ್ಗಳ. ೩8-00 ; 1247). [ವೇಸ್ಮು + ಏಲ್‌] 

ಪೇಳ್‌ : ಪೇಟ್‌ ೨ ನೋ. 

ಪೇಳಾಪೇಳಿ (ನಂ). [ಸಂಗೀತ] ಠಾಯದಲ್ಲಿ ಒಂದು ಪ್ರಕಾರ: ತಾಳ 
ಸಾರಿಪರೀತ ಪೇಳಾಪೇಳಿಯುಂ ಸಂಜಾತಜಾಯನುಜಾಯುಚಿತಮೊಯ್ಕಾರ 
ವೊಡಗೂಡಿ (2ಸಫು. ೦೮-೦೨). 
(+ ತೆಲು. ಪೆಳ್ಳಾಪೆಳ್ಳಿ. / ಸಂ. ವೇಲಾವಲಿ-:ಒಯ ನಿರ್ದಿಷ್ಟ ಸ್ವರಶ್ರೇಣಿ) 

ಪೇಳಿ "ಪೇಟ್‌ ' ನೋ. 

ಪೇಳಿಕೆ. ಹೇಳಿಕೆ, (ನಾ). ೧. [ಕಾವ್ಯಮಾ] ಶಬ್ದಾಲಂಕಾರದಿಂದ 
ಕೂಡಿದ ಕಾವ್ಯರಚನೆ ; ಒಗಟು ; ಒಡಪು : ಸುಕವಿಪ್ರಕರಕ್ಕೆ ಎನೋದ 
ಕೇಳಿಗುವಯೋಗಹೇತುಗಳ್‌ ವಪ್ರಚ್ಛನ್ನಪ್ರಕಟಾಥಣಂಗಳನೇಕಪ್ರಕಾರದಿಂ 


೫೮೬೨ 


ಪೇಜ್ಮು 


ದೊಂದಿ ವರ್ತಿಕುಂ ಪೇಳಿಕೆಗಳಾ (ಉಪ್ಮಾರ, 84); ನುಸುಳೊರ್ನುಡಿ ಭಾಮೆ 
ಮನಕೈಸೆವಸ್ತಷ್ಟಾರ್ಥಮುಬ್‌ವು ನಇಮಾಂತರಿತಂ ಕುಸುರಿಯ ನುಡಿಯೆಂಬಿವು 
ಭಾವಿಸೆ ಪೇಳಿಕೆಗಳೊಳ್‌ ಪೇಟ್ವ ಭೇದಮವಕ್ಕುಂ (ಉದಾರ, ೫೪೪). ಹೇಳಿಕ್ಕೆ: 
೧. ಅನುಗತಂ ಪೂರ್ವಕವಿಗಳ ನೆನೆದಿನ್ನುಂ ಪೇಟ್ಕ್ತಿಂ ದುಷ್ಕರೋಕ್ತಿಯ 
ನ್ನನುಗತಕ್ರೆಮದೆ ಬಗೆದು ಹೇಳಿಕೆ ಯೊಳ್‌ ಜನಿತವಿಭೇದಮುಮಂ ಪೇಟಕ್ವಿಂ 
(ಕಂ. ೨-೦೪೦). ವಿ.. [ಸಂಗೀತ] ಕೊಳಲನ್ನು ನಂಡಿಸಂವುದರಲ್ಲಿ 
ಒಂದು ಪ್ರಕಾರ: ಆಲಾಪ . . . ಹೇಳಿಕೆ. . . ವ್ಯಾಪ್ತಿ ಮುಂತಾದಿ 
ಪ್ಪತ್ನಾಲ್ಕು ತೆಜದಲ್ಲಿ. . . ಭೇದವಚಕಿದಾಲಾಪಿ೩ (ರೇ, ೨೩೭)- 
[ಆ ಸಂ. ಪ್ರಹೇಲಿಕಾ] 


10[ಪೇಳಿಗೆ " ಪೆಟ್ಟಿಗೆ' ನೋ. 


ಪೇಳಿಸು : ಪೇಟ್‌ನು' ನೋ. 
ಪೇಳು ' ಪೇಟ್‌” ನೋ. 
ಪೇಳ್ಳಿ " ಪೇಟ್ಕ್‌' ನೋ. 
ಪೇಳ್ಗಿ « ಪೆಟ್ಟಿಗೆ' ನೋ. 


16 | ಪೇಜಸು, ಪೇರಿಸ್ಕು, ಹೇರಿಸು, ಹೇಜ್‌ಸು (ಕ್ರಿ). ೧. (ಭಾರವನ್ನು) 


ಹೊರುವಂತೆ ಮಾಡು: ಹೊರಿಸಂ : ತೀವಿರ್ದ ನಿಖಿಳಭಂಡಾರಮಂ ತೆಗೆಸಿ 
ನುನಾವಸ್ತುನಿಚೆಯಮಂ ವೇಟ್‌ಸಿ ಸಮಸ್ತಸೇನಾವಿತತಿಸಿತ . . . 
ಪೊಜಮಟ್ಟನು (ಕೈ ಬಳಾ. ೪-೬೭). ಪೇರಿಸ್ಕು: ೨, (ವಸ್ತುಗಳನ್ನು)ಒಂದರ 
ಮೇಲೊಂದರಂತೆ ಇಡು; ಅಡುಕಂ: ಮಡಿಕೆಗಳನ್ನು ಪೇರಿಸಿ ೪ಟ್ಟಿಕೊಟ್ಟನು 
(ಕಠಾಮಂ. 1೪, ೩೭) : ಬಲಭಾಗದಲ್ಲಿ ಪೇರಿಸಿದ್ದ ಹಾಸಿಗೆಸುರುಳಿಯನ್ನೇರಿ 
ಕುಳಿತಳು (ತತಿಕುತೆ. 8): ಹೀಗೆ ಬೆಳವಣಿಗೆಯ ಪದರಗಳು ಒಂದರ ಮೇಲೊಂ 
ದನ್ನು ಪೇರಿಸಿಟ್ಟಂತೆ'ಕಾಣುತ್ತವೈಶಸುತೂ. ೨೩). ಹೇರಿಸು: ೧. ವಿವಿಧರತ್ನಾ 
ಭರಣಕಾಂಚನನವಮಕೂಲಂಗಳನು ಅವರವರ ತೆರನರಿತು ಹೆ:ರಿಸಿಫಳು 
ಎಚಿತ್ರದಲಿ (ಕೋಗಯು, ೦೩-೯); ಹೊಗಳಿಕೆಯ ಹೊರೆಯನ್ನೇ ಹೇರಿಸು 
ತ್ತಿದ್ದರು (606, ಆ). ಹೇಜ್‌ಸು : ೧. ಕೇರಳರ ಸದೆದು ಮಹಾರ್ಫ್ಥರತ್ನಾ 
ಎಳಿಯ ಹೇಜಾಸಿದನು ಸುಚಿತ್ರಾಂಬರ ವಿಲೇಪನದ (ಕುನ್ಮಾತ. ೩-೨೦) ; ಅತಿ 
ಸುಮ್ಮಾನದಲಿ ಶಿಶುಪಾಲ ಹೇಟ್‌ಸಿದನು ಮಹಾಧನವ (ಕುವ್ಮಾಸ. 9-೬). 
[ವೇಟ್ಮು ೪+ - ಗಹ್ಮು] 
ಪೇಜ್ಕು, ಪೇರ್ಕು, ಹೇರು, ಹೇಜ್ಮು (ಕ್ರಿ). ೧. (ವಸ್ತ್ರಗಳನ್ನೂ) 
ಒಂದರ ಮೇಲೊಂದರಂತೆ ಇಡು; ಅಡುಕು: ತಳಿರ್ಗಳಿಜುಂಬಿನೊಳ್ತರದೆ 
ಪೇಅ*ದ ಕೃಷ್ಣಮನ್ಛಿಗಾಜಿನಂಗಳಿಂ ತೋಟ್‌ದಂವಾಗಳಕೋಕ 
ಭೂರುಹಂ (ಳಾದಂಕೂ. ೨೨೭): ಆ ಜವನಿಕ್ಕುಂ ಕೋಣನಿನ್ನಂ ಪಗೆವರೆ ಪೆಣನಂ 
ವೇಣಲೀ ವಿಷ್ಣುವಂ ಕಾದುವನಾವಂ (ಎಳ. ಇ, ಶಾಸನ, ೬8-೨8 ; 2349) - 
೨. ಇಡು : ಇರಿಸು: ವಿಜಯಗಜನುನೇಟ್‌ ... ಬಲದ ಕೋಡ ಮೇಲೆ 
ಕೆಯ್ಕಂ ಪೇಟ್‌ (ಶಂಶಭಾ ೪-68 ರ): ಗಿರಿಜೆಗೆ ಶಿವಲಿಂಗವುಂ . . . ತೋಟ 
ಲೊಡಂ ಕಣ್ಣೆ ಅಸದಳ” ವೇಲ್‌ದಳೆರಡುಂ ಕರಂಗಳಂ ನೊಸಲೊಳ್‌ (೧೦೪. 
೩-೩9). ೩. ತುಂಬಿಕೊಳು ್ಸಿ ತಾಳು ; ಹೊಂದು : ನನೆಯನೆ ಪೇಜಾ 
6:ದಳಿರೊಳೆಯ್ದೆ ಬಟಲ್ಲೆಳವೂವು (60ಫ್ರ. ೦-೬೩) ; ಕಾಯ್ಬರುಟುಗಲಂ 
ಪೇಲಅರ್ದ್ವ ಚೆನ್ನೆಂಗು (ಎಳ. ೪117, ಸೊರರಿ. ೨೬೫-೮6 1251): ಬೇರಿಂದಂ 
ಕಾಯ್ಗಳಂ ವೇಲ್‌ದ ಪಲಸುಗಳಿಲ್ಲೆಲ್ಲಿಯ೦(ಉಾರಫು. ೦-೦೦೭); ವತಾಮರಗಳು 
ತಳಿರ್ಗಳಂ ವೇಜ್‌ ವಿರಹಿಗಳೆ ಬಾಯಾಟ? (ಕಂತ). ಇ8-೪)- ೪. ಹೆಚ್ಚಿಸು ಕ 
ಆಧಿಕಗೊಳಿಸು : ಮ:ದಪವನಂ ಸಂತೋಪಮಂ ಪೇಜಕೆ (ದಳು ೩-೪) - 
ಪೇರ್ಮು: ೨. ಬೀಳ್ದ ಕಲ್ತೊಲೆಯನಾರ್ಯಂ ಪೇರಿರೆಂದೊರೆಯಲು ಕಲ್ಲುಗಳ 
ನೆಲ್ಲ ಪೇರಲು (ಮಹಾಂಕೇ. ೨೧-೩೩); ತನ್ನ ಕುಕ್ಕೆಯನ್ನು ನಿಧಾನವಾಗಿ 
ಮಂಡೆಯ ಮೇಲಿನ ಚಂಡಿನ ಮೇಲೆ ಪೇರಿಕೊಂಡಳು ಕಾವೇರಿ (ಹೂಸ 


8೩). ಹೇರ್ಕು: ೧. ಅವುಗಳ ಮೇಲೆ ಕಟ್ಟಿಗೆಯ ತುಂಡುಗಳನ್ನು ಹೇರಿ 


ಪೇಟ, ಪೇರ್ಕ್ಮು. ಹೇರ್‌,, ಹೇರು: 


ಪೇಜ್ಯು 


ಪೀಪಾಯಿಯನ್ನು ತುಂಬುತ್ತಾರೆ  (ಮೂಂಂಯ. 9-8೩)- 
೫. ಭಾರವನ್ನು ತುಂಬು,-ಹೊರುವಂತೆ ಮಾಡು : ಹೇರುವ ಮಾನ್ಯದ 
ಎತ್ತು ನಡೆ ೫೦ (ಎಳ. ೪11, ಶಿತಮೊ. 36-೪೩ ; 1670); ಇಷ್ಟೊಂದು ಪಠ್ಯ 
ವಿಷಯಗಳನ್ನು ಮಕ್ಕಳ ಮೇಲೆ ಹೇರುವುದೆ? (8ರ. 0೨೭). 
೬. (ಆಲಂ) ಹೊಡೆ; ಬಡಿ: ತನ್ನ ಎರಡೂ ಕೈಗಳಿಂದ ಬಲವಾಗಿ ಪಟ, 
ಪಟಾ ಎಂದು ಏಟು ಹೇರುತ್ತಿದ್ದಳು (ಹಳ್ಳೆ ಹಾ. 60೪); ಆ ಪುಂಡನನ್ನು 
ಹಿಡಿದು ಚೆನ್ನಾಗಿ ಹೇರಿದರು (6.2). ಹೇಲಿ): ೧. ಹೇಆದರು ಹಿಳುಕು 
ಗಳ ಮೈಯಲ್ಲಿ (ಕುನ್ಮಾಂ. ೬-೦೯)- ೨. ಕರಂಗಳ್‌ ಚೆಲ್ಮನಾಂತಿರ್ದೊಡಂ 
ಮಂಟ್‌ದಂತಿರ್ವರ ಮೇಲೆ ಹೇಟ್‌ ನಡೆವರ್‌ (ಸೂ(ಮೇಕ. ೫೩): 
೩. ಲೌಕಿಕಧರ್ಮವಮು) ಮಾಜ್‌ ಕಡುನಿಷ್ಠೆಯಂ ಹೇಆ೨ ಪರಮಸುಖದಿಂದಿ 
ರ್ಪುದು (ಒಸಕ. 9-88); ತಂದಿ ಮೊದಲ್ತನಕ ಹೇಜಕಿದ ಕಾವ್ಯರಸಫಲಂಗಳನು 
ಸವಿಸುವುದು (ಹಕಕಾ. 0-06) ; ನೂಜರೊಡನೈವರನು ಧರಿಸಿರಲಾಅದೀ 
ಪುರಿಯೆ:ನುತ ದುಗುಡವ ಹೇಟ್‌ ಹೊದಕುಳಿಗೊಳುತಲಿರ್ದುದು ಹಸ್ತಿನು 
ನಗರ (ಕುರ್ಯಾಂ: 6-೩). ೪. ಹೇ[೫ಉಣಂ. ತೋ]ಟ್‌ದವು ಹರುಷವನು 
ತನು ನಗೆದೋಅ್‌ದವು ಮುಖಕಮಲ (ಕರರ: ೦-೮-೨) ; ಅತಿತ್ವರಿತ 
ಗಮನದಿಂದೆ ಹೇಟ್‌ದುದು ಭಯಮನಹಿಸಂಕುಲಂ (ಕೆಬಕ್ರಿಿ. ೪೦-8). 
೫. ಹುಲ್ಲ ಹೆ.ಜುವೊಡೆ ಬಂದಿರುವ ಕವಾಡದ ರ್ಗು'ಲ್ಲಿಯ ಕೊಂಬಿನೆತ್ತಾಗಳ 
ನಿಲ್ಲದೆ ತಿರುಹಿಕೊಂಡು (ಕುಠಂ. ೩-೬೨): ೬. ಹೇಆ್‌ದನು ಶತಬಲಿಯ ಕರು 
ಳನು ಕಾಲ್‌ಸಿದನೆಂಗದನ (೪980. ೩೩-೦೭); ಖಳರಾಯ ತ್ರಿಶೂಲದಿ ಹೆದ್ದೈ 
ವವ ಹೇಜ್‌ದನು (ನೋಹಕ. 90-೬8). ೭. ತಂಂಬಿ ಸಾಗಿಪು : ಇಖಿದಡೆ 
ದಂಡವಿಲ್ಲ ಹೇಜನಿವಡೆ ಸುಂಕವಿಲ್ಲ (ಎಳ. ೪1, ಕಡೂರು. ೦೫೬-೬೩ ; 1191), 
೮. ಮುತ್ತು ; ಕವಿ; ಆವರಿಸು: ಖಡ್ಗ ತೋಮರ: ಸುರಗಿ ಹೊಳೆದವು 
ಕೈದು ಹೇಲ್‌ದವಖಿಳದೆಸೆಗಳಲಿ (ಕುನ್ಕಾರ್ರೋ. ೩-6); ಮಾಜಂದ ಕಮ್ಮ 
ಲರ್ಗಳೆ ದೇವಾರ್ಚನೆಗೇಜ್‌ಸಗೊಡದೆಯೆಂಜಲಿಸಿ ಹೇಜ್‌ದ ಪಣವೆಂವಿಂಡು 
ಗಳ ಬಂಧಿಸಿದಂತೆ ನೇಜ್‌ಲ ಪಣ್ಗಳೊಪ್ಪಿದುವು (ಕೋಹತ. ೨೪-೪೩). ೯. 
ಹೆಚ್ಚಿ ಗಂ ; ಅಧಿಕಗೊಳ್ಳು: ವೈರಾನುಬಂಧದ ಬೇಗುದಿಯ ದುಮ್ಮಾನ 
ದಳವೇಲ್‌ದುದು ಹೇತು ಭೀತಿ ಭೂಪತಿಗೆ (ಕುನ್ಮಾಗ- ೦-೬೨). 
ಪೇಟ:ವೆತ್ತು. ಪೇರ್ವೆತ್ತು, ಹೇಲುವೆತ್ತು- ಭಾರವನ್ನು ಹೊರುವ 
ಎತ್ತು: ಸಾಸಿರ ಪೇಜುವೆತ್ತಿಂಗೆ ಪೆರ್ಜ್ಹುಂಕ . . . [ಪ] ರಿಹಾರಂ ಮಾಡಿ 
ಬಿಟ್ಟಂ (ಎಇ: ೫೫೪೫1, 48-80; ಸು. 1082), ಅಖಿಳಧುನ್ಯಂಗಳಾ 
ಪೇರ್ವೆತ್ತುಗಳ ಮೇಲೆ ಬರೆ (ತಬಫು. ೪೩-90); “ಸ್ಥೌರೀ, ಪೃಷ್ಠವಾಹ್ಮಃ - 
ಈ ೨ ಹೇಜುವೆತ್ತು” (ಹಂ. 99-000) ; ನವನಿಧಿಯೊಳಗೊಲಿದು 
ದುಮಂ ಬ್ಯವಹರಿಸಲುಕೆನ್ದು ಟಿಜುವೆತ್ತ”ಗ್ವತ್ತುಂ ಭುವನದೊಳೆತ್ತಲು 
ನಡೆದಡೆ (ಎಕ. 21, ರಾನಣ, ೩೯-೮೦; 1280). 
[ದೇ. ೫ ತಮಿ. ಪಿಜಕ್ಕು ; ಮಲ. ಪೇಯು ; ತುಳು. ಪೇರು ; 
ತೆಲು. ಪೇರುಚು] 
ಹೇಜಿತ್‌, ಹೇಲಿ, (ನಾ). 
೧. ಪೇರಿಸಿಟ್ಟೂದು; ಅಡಕಿಲು: ಬಳೆಯ ವೇಅನಾನೆ ಮೆಟ್ಟಿದಂತೆ 
ನುರ್ಚುನೂಜಪ್ಪಿನಮವೊಂಕಿ (ಶಂಶಕಾ, 6-೭, ವ), ಬೆಲ್ಲದ ಪೇಲನಿಲಿ 
ಪೊಗ್ಯಂತೆ (ರಮಾಕ್ಮು- ೨-೬೦) ; ಪತ್ತಿಯ ಪೇಜುಗಳಂ ಕೆೊಯಿದೆತ್ತುಗಳು 
ಬಿಲ್ಲರಾಜರೊಯ್ದುಡೆ (ಫಕ್ಕಾಸ್ಟ್ಯ, 9-33). ೨. (ಒಂದು ಪ್ರಾಣಿ ಅಥವಾ 
ಒಬ್ಬ ಆಳು ಹೊರುವಷ್ಟು ತೂಕದ) ಹೊರೆ ; ಭಾರ: ಅಡಕೆಯ 
ವೇಜಂಂಗೆ ಮೂನಪಿಟಿ (ಎಇ. 3%. ೨೨-9 : 800): ಒಂದು ಪೇಜು ಪೊನ್ನಂ 
ಕುಡುವೆಂ (ಕಕ್ಮಾಕಾ- ೦6೭-೨೨) ; ದೇವರಿಗೆ ನನ್ಹಾದೀವಿಗೆಗೆ ತಿಂಗಳ್ಡಿಂಗಳಿಗೆ 
ಬಿಟ್ಟ ಎಲೆಯ ಪೇಠ) ೧ (81೩. 1೫-1. ೦೪೯-8; 2081). ೩. ಚೀಲ; 
* ತೊಗಲ್ವೇಜಿ' ಪರಾ. ಪೇರ್ಕು: ೪. ತಕ್ಕಡಿಯನ್ನು ಸಮ 


೫೮೬೩ 


ಪೇಟ್‌ 


ತೋಲನಗೊಳಿಸಲು ಪರಡೆಗಳಲ್ಲಿ ಹಾಕಂವ ಬಟ್ಟು ಇತ್ಯಾದಿ 
ಭಾರವಾದ ವಸ್ತು: "ಏರುಪೇರು `', "ಪೇರುಕಟ್ಟು' ಪರಾ. ಹೇರ್‌, : 
೧. ಇದು ವರಹ ರೂಪಾಯಿ ಹೇರ್ಗಳಿವು ಕನಕಾಭಿಷೇಕದಕ್ಷಿಣೆಗಿದು 
(ಕೃತ್ತವಿ. ೨-೨8). ಹೇರ್ಮು: ೨. ಉಭಯವತಾರ್ಗದ ಬೇಹಾರಿಗಳ ಹೇರು 
ಗಳಿಗೆ ಕೊಂಬ ಕಟ್ಟಣೆ (ಎಕ. XI, ಶಿರಾ: ೭೬-೭ ; 1379) ; ಹಸುಗಳ ಮೇಲೆ 
ಹೇರುಗಳನ್ನು ಎತ್ತದೆ . . , ರಕ್ಷಿಸುತ (ಕೃವಾ9- 009) ; ಉಳುವೆ ನು 
ಭೂಮಿಯನು ; ಹೊರುವೆ ನಾ ಹೇರನ್ನು (ನಗಟು. ೦೭೪. ೫, (ಆಲಂ) 
ಹೊಣೆ ; ಜವಾಬ್ದಾರಿ; ನಾನಿನ್ನೂ ಕಾಲ ಮೇಲೆ ನಿಲ್ಲೋದೇ ಕಷ್ಟ 
ವಾಗಿದೆ. ಆಗಲೇ ಬೆನ್ನ ಮೇಲೆ ಹೇರು ಹೊರು ಅಂದರೆ ? (6ಂರಿನಿ. 0೪). 
ಹೇಟ್‌ : ೩. ಹೇರ್ಗಳು ಬಿಸಂಟ ಹೋರಿಗಳ ಚಪ್ಪರಣೆಯಿಂ ನಿಲಿ 
ಮೂಗುನೇಣಿಡುತೆ ಹೇರ್ಗಳ ಹೊಲಿವುತೆ (80). ೪೬-೪ಿ. ಹೇಜ್ಕು : 
೨. ಉಪ್ಪಿನ ಹೇಜು ಅಯ್ಯುತ್ತು (ರೊಂಕಶಾ. ೦೯೩೬, ಕಾನಗರ್‌. ೬೩-೨೦ ; 
915) : ಕೋಣನ ಹೇಚಕಿಂಗೆ ಕುನ್ನಿ ಬಸುಗುತ್ತಬಡೆವಂತೆ ತಾವು ನಂಬರು 
ನಂಬುವವರ ನಂಬಲೀಯರೆ (0%: ೬೬೮) ; ಹೇಜನೊಪ್ಪಿಸಿದವಂಗೆಲ್ಲಿ 
ಯದು ಸುಂಕ (ಶಕಕಾ. 6-89) ; ಎತ್ತು ಹೇಟುಗಳಿಂದ ಹೊತ್ತು ವತಾಜಿವು 
ದಲ್ಲ (ಶ್ರರಂದ, ೦-೦೨೬-೩). 
[ ಆ ಪೇಣ್ಮು./ ತಮಿ. ಪೆಟ ; ಮಲ. ವೇಣು, ತೆಲು. ಪೆಜೌ್‌ಕ] 


A ಪೇಜಸೊರ್ಪೆ " ಪೇರೊಟ್‌್‌ > ನೋ. 
A ಪೇಜಸೊರ್ಚೆ « ಪೇರೊಟ್ಸ್‌" ನೋ. 


೩೦ 


60 


ಪೇಟ”, ಪೇಳ್‌, ಪೇಳು, ಹೇಳ್‌, ಹೇಳು, ಹೇಲು”, ಹೇಲು (ಕ್ರಿ)- 


ಪೇಳ್ದ, ಪೇಟ್ಜಿ (ಭೂತಕೃ). ಪೇರ್ದು, ಪೇಳ್ದು, ಪೇಲ್ಮಿ, ಹೇಳ್ತು 


(ಭೂತನ್ಯೂ). ೧. ಶಿಳಿಸಂ ; ನುಡಿ; ಅರಿಯುವಂತೆ ಮಾಡು: 


ಏನೇನಭಿಮತಮಂ ಪೇಟು* ನೀನಾಸ್ಕಾದಿಸಿದೆ ದೇವಿಯರೆ ಮನೆಯೊಳ್‌ 
(ಣದಂತೂ- 68) ; ನೀವೆನಗೊಂದಪೂರ್ವಮುಪ್ಪ ಕಥೆಯಂ ಪೇಟ 
ಚಿದು. (ಕುಕತಂ- 00-00) ; ಇಂದು ನೃಪಂಗೆ ಸಂಭವಿಸಿದಂ ಭುಜಶಕ್ತಿ 
ಸವಿತಾರನಂದನಂ ನಂದನನೆಂದು ಪೇರ್ದು (ಕುಸುರಿ. ೬-೦೦೪ - ವಿ. ನಿರೂ 
ಪಿಸು; ವಿವರಿಸು; ವಿಶದಪಡಿಸಂ : “ಪೇಟ್ದಂ ಎ ನಿರೂಪಿಸಿದಂ” (ಕರುವ: 
ಶಂ. 0) ; ಕಟ್ಟಿಪ್ಪಿನಾ ವೆಟ್ಟದುಳ್ಳಿ )ಸಂಗಂಗಳ ಪೇಬ್ದ ಸಿದ್ಧಸಮೆಯನ್ತ 
ಪ್ಪಾದೆ ನೋನ್ತೂ (ಎಕ. 17, ೨೬-೦; ಸು. 700) ; ನೀವಿರ್ವರುಂ ಬಂದಂದ 
ಮುಮಂ ಮನೆವಾಟ್ತಿಯಂ ಪೇಟ್‌ಂ (ಕುಶಾ. ೪-006); ಬಣ್ಣ 
ಸರಂಗೋದಂತೆ ಧರ್ಮುಶಾಸ್ವ್ರಂಬೇಟ್ವಿರ್‌ (ಸಮಶ. ೩-೭೬) - ೩. ಕಾವ್ಯ 
ರಚನೆ ಮಾಡು: ಪ್ರಕಟತರವಸ್ತುವಿಸ್ತರವಿಕಲ್ಪವಿದನಲ್ಲದಾಗದಾಗದು 
ಪೇಟಲ್‌ (ಕಣ: 0-೨6) ; ಛಂದಛಂದದಿಂ ವೇಟ್ಕೂಡುವುದಂ ಕಂಡು 
(ಕಕ್ಮಾರಾ. 69-09) ; ಕತೆ ಪಿ೦ದಾದೊಡಂ ಕತೆಯ ಮೆಯ್ದೆಡಲೀಯದೆ ವಂಂಂ 
ಸಮಸ್ತಭಾರತಮನಪೂರ್ವವಣಾಗೆ ಸಲೆ ಪೇಟ್ಮ ಕವೀಶ್ವರರಿಲ್ಲ (ಶಂಶರ9- 
೦-೦೦) ; ಕರ್ಣಾಟಕಲಕ್ಷಣಶಬ್ಧಶಾಸ್ತ್ರಮಂ ಲಾಕ್ಷಣಿಕರ್ಪೆಬಸಿಂದು- ಬೆಸಸೆ 
ಬಗೆವುಗೆ ಪೇಲ್ತಿಂ (ಕನುರ. ೩). ೪. (ಯುದ್ಧಕ್ಕೆ ಹೋಗುವಂತೆ) 
ಎಧಿಸು ; ನಿಯವಿಸು : ಅಂತು ಭೀಮಸೇನನನಿಂದ್ರನ ಮೇಲೆವೇಟ್ವತೆ 
ಪೂರ್ವದಿಗ್ಳುಗಕ್ಕೆ ವೇಟ್ಡಿ (ಶಂಶಶಾ. ೬-೨6 ನ). ೫. ನಿರ್ದೇಶಿಸು ; 
ಸೂಚಿಸು ; ಆಕೆ ಪುರೋಹಿತನ ಪೇಟಕ್ಕೋಜೆಯೊಳ್‌ ಲಾಜೆಯನಗ್ಗಿಕುಂಡ 
ದೊಳ್‌ ಸುರಿದು (ಶಃಂಕಠಾ. ೩-೬೩ 5). ಪೇಳ್‌; ೧. ಪನ್ನಿರ್ಮ್ಮತ್ತರ್ಕೈೆಯ್ಕ್ಯಂ 
ಮಾನ್ಯಂಗುಡುಗೆನ್ನು ಪೇಳೆ (96. 211, ೨೨೩-3 ; 999) ತತ್ತುರದ ಮಹ್‌ 
ಜನದ ಮಹಿಮೆಯಂ ಪೇಳ್ವಡೆ (8923. ೩1-1, 0೨೬-೦ ; 3089) ; ಸರ್ಪಾ 
ಭರಣನಲ್ಲಿಗೆ ಕಳಿಪುವುದೆಂದು ನಾರದಮಮುನಿ ಪೇಳ್ದ ಪೋಗೆ (606.3 ಕಿಶಾರ್ತ) 
೩. ರಸಪೂರಿತ ಸುಪ್ರಬಂಧ ಎಲಕ್ಷಣವೆಸೆವಂತೆ ಪೇಳ್ವವಾದನು (ತೋತನ. 
0-3೬). ೫. ಪಾವಿಸೆಟ್ಟಿ ಪೇಳಿ ಬರೆದಂ (ಹ್ಮ. 084೬ 93-03 ? 3664) 


ಪೇಟ್‌ 
೬. ಹೆಸರಿಟ್ಟು ತಿಳಿಸು; ಗುರಂತಿಸು: ಮಂಶ್ರೀಶ ಪೇಳ್ದ ಪೇಳ್ಬರಿಗುಡು 
ಗೊಜಕಿಯಿತ್ತ್ತು. ಮನ್ನಿಸಲು (ನೋಹತ. ೪೦-೫). ಪೇಳು : ೧. 


ಪೊಗಳ್ವಲ್ಲಿಗಾರಳದೆ ಪೇಳು ಸಾಸಿರ್ವ್ವರ ಖ್ಯಾತಿಯಂ (»929. ೪, 6೪೯-೨೦: 


1144) : ಎಂತುಸುರದಿರ್ಪೆನಿನ್ನೆಂತತು ಪೇಳುವೆನಿದಂ (ತಿರುರೆ- ರೇ. ೨೦- 6) : 
ಮಂದೆಗಮನೆ ಇವನಾರೆ ಪೆ:ಳವ್ಮೂ (ಫೃಕಂರ- ೨-೬೦-೦) : ಒಡೆಯನಿರಿಸಿ 
ದಂತಿರ್ಪುದಲ್ಲದೆ  ವೇಳೊಡವೆಗೆ ಬೇಆ್‌ರವುಂಟೆ (ಹದಿ. ೧-೪೪) 


ಪಿ. ಬಣ್ಣಿಸಿ ಪೇಳುತ್ತಿಪ್ಪುದು (ಖಕರ: ೦೯೩೭, ೩೨-೦೩ : 1140). ೩. ಸಕಲ 
ಸೂರಿಗಳ ಪಾದಾರವಿಂದವ ನೆನೆದೀ ಕೃತಿಯನು ಮೇದಿನಿ ನಲಿಯೆ ಪೇಳು 
ಹೇಳ್‌ : ೫. ಎಲ್ಲರ ತಜುಬಿ ಹರ್ಮ್ಮವ ಹತ್ತಿ 
ಹೇಳ್ದಳು ಫುಲ್ಲಶರಾತ್ಮಸಂಭವಗೆ (ನೋಹತ. ೩೩-೩೪) 7 ದೇವಾಲ್ಮವಮುು 

- ಮಾಡೆಂದೊಸೆದು ಹರಿಹರಂ ಹೇಳ್ತು ತಾಂ ಮಾಡಿಕೊಣ್ಣಮ್‌ 
(ಎಕ. ೫1 ಉಡ: ೨೩-60 ; 1224). ಹ. ಶಾಸನದಲ್ಲಿ ಬರೆಸಿ ದಾನ 
ಮಾಡು : ಗವುಡುಗೆಅಕಿಯಲ್ಲಿ ತಮ್ಮ ಕೊಡಗಿಯಲು ಖಣ್ಣುಗಗದ್ದೆಯುಂ 
ಹೇಳ್ತ (ಎಳ. ೪. ಹಾಸತ- 8೩-೩3೨ : 1170). ಹೇಳು: ೧. ಜೀವ 
ಪರೆಮನ ಮಧ್ಯದಲ್ಲಿ ನಿಂದು ಆರೈಕೆಗೊಂಬರಾರು ಹೇಳಿರಣ್ಣೂ (ಕೋಲಶಾಂ. 


ವೆನು (ಕಂಠಂ. 0-03). 


೪-೪): ಕಡೆಗೆ ಧರ್ಮಜ ಹೇಳು ಕೊಂದವನಾರು ನಂದನೆನ (ಕುವ್ಶಾರ್ರೋ. 
6-3೬) : ಕಬ್ಬಿನಂತಿರಬೇಕು ಬಿದಿರಂತೆ ರಚಿಸಲೇ ಕಬ್ಬ ಹೆ: ಳೆಲೆ ಸರಸ _ತಿಯೆ 
(ಕರಕ. ೦-೬೩). ೨. ರವಕುಳವ ನಾನೇನ ಹೇಳುವೆನವನಿಪತಿ (ud 
೦-೬): ಹಿ. ತಿಳಿಯ ಹೇಳುವೆ ಕೃಷ್ಣಕಥೆಯನು ಇಳಿಯ ಜಾಣರು 


ಮೆಚ್ಚುವಂತಿರೆ (ಕುವ್ಮಾಅ, ೦-0೩). ೪. ಕಾಳೆಗವ ಮಾಡಲ್ಲದಿದರೆ 
ಹೇಳಿದಾ ಕಪ್ಪೇನು ತೆತ್ತೀ ತಲೆಯನುಳುಹಿಕೊಳು (ಸಾಳ್ಮಳಾ- ೦೯-೦೦) ; 
ದೊರೆ ಹೇಳಿದನೆಂದರೆ ಮರದ ಕಾಯಿ ಬಿದ್ದೀತೆ? (ಗಾರ): ಲೆ. ಕಥನ 
ಮಾಡು ; ಕಥಿಸು : ಆ ದೇವರಲ್ಲಿ ಶಾಸ್ತ್ರಬ್ಯಾಖ್ಯಾನಮಂ ಮಾಡಲುಂ 
ಪುರಾಣಮಂ ಹೇಳಲುವೊರ್ಬ್ಟ್ಬುಪಾಧ್ಕಾಯರ್ಗ್ಸೆ ವರ್ಷವರ್ಷಕ್ಕೆ ಬ:ಗುಳಿ 
ಯೇಳು ಗದ್ಮಾಣ (೫933. 1%-1, ೨೬೬-೬೨ ; 1160); ಹೆ.[ಕಾಕಾ. ಪೇ]ಳಿದ 
ಹರಿಕಥೆಯ ಕೇಳದವ ಹೊಲೆಯ (ಫ್ರಂ. ೦-೦೬9-0). ೯. ಗಮನಕ್ಕೆ 
ತರು: ತಾಂ ಹೇಳದೆ ಸೋಮಭೂಮಿಪತಿಯಲ್ಲಿಗೆ ಬಂದಡೆ ರಾಜ್ಯ 
ವಾಯ ಸಲ್ಲೀಲೆಯೊಳು (ಕಲ್ಮಾಕಾ, €-90 ; 110): ೧೦. ಕರೆ; 
ಆಮಂತ್ರಿಸು ; ಬರಹೇಳು : ಹೇಳದೌತನಕೆ ಬರ ಹೊಲ್ಲ (ಸರ್ವಣ್ಮ. 
೧೧. ದೂರು ; ಚಾಡಿ ಚುಚ್ಚು : ಮೇಲಧಿಕಾರಿಯೊಂದಿಗೆ 
ಉಳಿದವರ ಮೇಲೆ ಯಾವಾಗಲೂ ಹೇಳೋದೆ ಅವಳ ಸ್ವಭಾವ (640). 
೧೨. ಒತ್ತಿ ನಂಡಿ, ತಿಳಿಸು: ನೀನು ಹಾಗೆ ಹೇಳಬೇಡ (69). 
೧೩. ಪ ಶ,ಕಟಿಸು ; ತೋರ್ಪಡಿಸು : ಕಾಳಿಕೆಯ ಕೈ' ಕೊಂಡು ಸಿರಿವೊಗ 
ಈತನ ಭೀತಿಯನು (ಳುವ್ಮಾರ್ರೋ. 6-8೭)- ಹೇಟ್‌ ; : ೧. ದಾಳಿಂಬ 
ದೊಳ್ವಣ್ಣನೆೊಡೆದು ಚಿಮ್ಮೂಗಿಟ್ಟು ಹೇಟಬಳವಡದ ಸಲ್ಲೀಲೆಯೊಳಗಳ 
ಪಟ್ಟು ತೊಅಕೆದೆಚ್ಚು ಗೆ ತನಿರಸಮನುಂಡು (ಉರ್ಮಲಿ. ೩-೪೩). 
ಹೇಲು : ೧. :ಹೇಟುಹ' ಪರಾ 
ಹೇಳ:ಹೇಳು (ದ್ವಿರುಕ್ತಿ) : 
ಹೇಳುಹೇಳಿನಲು[ಕಾಳಾ ಪೇಳೆನಲು] (0ಸಫು. 
ನ್ನೊ ಮ್ಮೆ ನುಡಿನುಡಿ ಕೇಳುವೆನು ಕಿವಿಯಾರೆ (ಶುವ್ಮಾಕ. ೫-೨೦); 
ಹೇಳು ERR RRS (Wi pa 
ಪೇಟ! ಪಡು, ಪೇಳೆಪಡು ಇ ಹೇಳೆಲ್ಪಡು : ಮಹಾಪರಾಣದೊಳ್‌ 
ಹೇಟಃ ಪಟ್ಟು ದು (ಶಾವುಂಫ. 0೮3) ; ಪರಮಾಗವಮುಂ ಪುಸಿಯೆಂ 
ದೆಯಪ್ಪೊಡೀ ಸಿದ್ಧಾಂತದೊಳ್‌ ವೇಲಕವಟ್ಟ ಗಣಿತ ಜೋಯಂಸಂಗಳೀಕೆ 
ತಪ್ಪವು (ಅತ್ಮ. ೩-೦೬) ; ಏಳನೆಯದೇ  ತೂರ್ಯಗಾಮಿನಿ 
ಪೇಳಿವಡುಗುಂ (80 ೧-೨). ಹೇಳದೆ ಕೇಳದೆ ಅಪ್ಪಣೆಯಿಲ್ಲದೆ : 


0೪೩4). 


ಮಂಗುಳುನಗೆ ನಿನಗೇಕೆ ಬಂದಿತ್ತ 


೪೦-೫) ; ಹೇಳುಹೇಳಿ 


೫೮೬೪ 


`ಬುತಿ 


ಪೇಟ್ಸಾ 
ವೇಲ್ಸ್‌. ಪೇಳಿ (ನಾ). ಬುಟ್ಟಿ 


ಪೇಟ್ಮಿ 


ಹೇಳದೆ ಕೇಳದೆ ಅಲ್ಲಿಗೆ ಯಾರೂ ಹೋಗುವಂತಿಲ್ಲ (ಕೂ). ಹೇಳ 
ಹೆಸರಿಲ್ಲದಂತೆ ಎ ನಿಶಶೇಷವಾಗುವಂತೆ ; ಸಂಪೂರ್ಣವಾಗಿ: 
ಅರ್ಜುನನ ಶಕ್ತಿಗೆ ಶತ್ರುಸೈನ್ಯ ಹೇಳ ಹೆಸರಿಲ್ಲದಂತೆ ಓಡಿತು (ರೂಂ). 
ಹೇಳಿ ಕಳಿಸು-ಸಂದೇಶ, ವರ್ತಮಾನ, ಅಪ್ಪಣೆ ಮಯಂತಾದು 
ವನ್ನು ಬೇರೆಯವರ ವಯಖಾಂತರ ತಿಳಿಸಂ ; ಸುದ್ದಿ ಮುಟ್ಟಿಸು ; 
ಈ ಸಂಜೆ ಅವರ ಮನೆಗೆ ಬರಬೇಕೆಂದು ಹೇಳಿಕಳಿಸಿದ್ದಾರೆ. (ಕಂ). ಹೇಳಿ 
ಕೇಳಿ - ಎಲ್ಲರಿಗೂ ಗೊತ್ತಿರುವಂತೆ ; ತಿಳಿದೂ ತಿಳಿದು: ನೀವೆ 
ಕರೆಯದಿರುತಿರೆ ಛಂದನೇನು ನೀವೆ ಹೆ:ಳಿ? ಕೂಸು ನಾನು ಹೇಳಿ ಕೇಳಿ 
(ಹೃ ದಸ- ೨೬-೧೬); ಹೇಳಿಕೇಳಿ. ಮೊದಲೇ ಅವಳ ಕೆಲಸ ನಿಧಾನ. ಈಗಂತೂ 
ಕೇಳುವ ಹಾಗೆ? ಇಲ್ಲ (ಕಂ). ಹೇಳಿಕೊಂಡು ಹೋಗು ಇ (ಸುಳ್ಳು) 
ಸುದ್ದಿ ಹಬ್ಬಿಸು; ಪ್ರಚಾರ ಮಾಡು: ಅವಳು ಆ ಸಣ್ಣ ವಿಷಯವನ್ನು 
ಎಲ್ಲರೊಡನೆ ಹೇಳಿಕೊಂಡು ಹೋಗಿದ್ದರಿ೨ದ ಅದೇ ದೊಡ್ಡ ಹಗರಣವಾಗಿ 
ಹೋಯಿತು (ರೂಂ). ಹೇಳಿಕೊಟ್ಟ ಮಾತು ಎ ಅರ್ಥ ಮಾಡಿಕೊಳ್ಳದೆ 
ಬೇರೆಯವರು ಆಡಿದುದನ್ನೇ ಆಡುವುದಂ; ಗಿಳಿಪಾಠ : ಕಟ್ಟೆ ಕೊಟ್ಟ 
ಿ, ಹೇಳಿಕೊಟ್ಟ ಮಾತು ಎಲ್ಲಿವರೆಗೆ ಬಂದೀತಂ ) (ಗಾರಿ)- 
ಹೇಳಿ ಕೊಡು - ೧, ತಿಳಿಸು: ಇದಕ್ಕೆ ಪೇಚಾಡಬೇಡಿ ಎದು ಉಪಾಯ 
ವನ್ನು ಹೇಳಿಕೊಟ್ಟನು (50. 19. ೬). ೨. ಕಲಿಸು; ಬೋಧಿಸು: 
ಹೀಗೆ ಹೇಳಿಕೊಟ್ಟರೆ ಸ್ವಲ್ಪವೂ ಪ್ರಯೋಜನವಿಲ್ಲ (ಳಳತು, ಓಟ). 
೩. ಚಾಡಿ ಹೇಳು; ಚಂಚ್ಚಿಕೊಡು : ಅಕ್ಕಪಗ್ಕದವರು ಹೇಳಿಕೊಟ್ಟು 
ಅವಳ ಸುಸಾರ ಹಾಳುಮಾಡಿದರು (60). ಹೇಳಿಕೊಳು, ಹೇಳಿಕೊಳ್ಳು ಎ 
೧. ಬಿನ ವಿಸಿ ಕೊಳ್ಳು; ಕೋರು: ಶಾನನವ ಬರಸಿಕ್ಟೊಡಬೇಕೆಂದು ನೀನು 
ಹೇಳಿಕೊಳುಧಾನೆಂದು ನಿರ್ವಾಣೈಯಮಾವನವರು ಹೇಳಿದರಿಂದ ಬರಸಿ 
ಕೊಟ್ಟಿದು (ಮರಿ: ೦೪೩೩, ೩೦-೨೦; 1730): ೨. ತಿಳಿಸಂ; ನುಡಿ: 
ಜನ್ಮ ಇರುವವರೆಗೂ ತಮ್ಮ ಉಪಕಾರ ನೆನಸುವೆನು ಎಂದು ವಿನಯದಿಂದ 
ಹೇಳಿಕೊಂಡನು (ಮುಂಬಯಿ. ೪-80). . ೩. ದಂಃಖ್ಯ ಕಷ್ಟ ವಂಂತಾದು 
ವನ್ನು ಬೇರೆಯವರಲ್ಲಿ ತೋಡಿಕೊಳ್ಳು : ನಾಲ್ಕು ಜನರ ಹತ್ತಿರ 
ದುಃಖವನ್ನು ಹೇಳಿಕೊಂಡರೆ ಮನಸ್ಸಿನ ಭಾರ ಎಷ್ಟೋ ಕಡಮೆಯಾಗುತ್ತದೆ 
(ಕೂ9). ೪. ಜಂಬ ಕೊಚ್ಚಿ ಕೊಳ್ಳು : ಸದಾಕಾಲವೂ ತನ್ನ ವಿಷಯ 
ಬೇರೆಯವರ ಮುಂದೆ ಹೇಳಿಕೊಳ್ಳೋದೆ ಅವಳ ಜಾಯಮಾನ (60). 
ಹೇಳಿದ್ದು - ಶಾಸ್ತ್ರಸಮ್ಮತವಾದುದು ; ವಿಧಿವತ್ತಾದುದು: ಸ್ವಯಂ 
ವರದಲ್ಲಿ ಬ್ರಾ ಹ್ಮಣರಿಗೇನು ಅಧಿಕಾರ ? ಅದು ಕ್ಷತ್ರಿಯರಿಗೆ ಹೇಳಿದ್ದು, 
(ನಶಛಾ- 3೩). ಹೇಳಿ ಬರೆಯಿಸು ಎಯಾವುದಾದರೊಂದು ವಿಷಯ 
ವನ್ನು ಮತ್ತೊಬ್ಬರು ಬರೆದುಕೊಳ್ಳಲು ಆಜ್ಞಾ ಪಿಸಂ:ಆ ಅಧಿಕಾರಿಯು 
ಆ ಎರಡು ನಿಯಮಗಳನ್ನು ಹೇಳಿ ಬರೆಯಿಸಿದರು (ಕೊಂ). ಹೇಳಿ 
ಮಾಡಿಸಿದ್ದು - ಸಂಪೂರ್ಣವಾಗಿ ಹೋದಿಕೊಳ್ಳುವಂತಹ:ದು ; 
ತಕ್ಕೂದು: ಈ ಕೆಲಸ ಅವಳಿಗೆ ಹೇಳಿ ಮಾಡಿಸಿದ್ದು (ಕ). ಹೇಳುವವ 
ಗ್ರಾಮದ ನಿರ್ದಿಷ್ಟ ಮನೆಗಳ ವಬಂದೆ ನಿಂತು ಅವರ ಮನೆತನದ 
ಬಗೆಗೆ ಹೊಗಳಿ ಜೀವನ ನಡೆಸುವವನು ; ಹೆಳವ: ಹೆಳವ ಎಂಬ 
ಪದವು ಬಹುಶಃ "ಹೇಳುವವ? ಎಂಬುದರಿಂದ ಬಂದಿರಬಹುದು (ಕೂ). 
ಹೇಳ: ವವರು ಕೇಳುವವರು - ಆಧಿಕಾರಯಂಕ್ರವಾಗಿ ಅಪ್ಪಣೆ ಮಾಡು 


ವವರು : ಹೇಳುವವರು ಕೇಳುವವರು ಇಲ್ಲದಿದ್ದರೂ ಅವರವರ 
ಕೆಲಸವನ್ನು ಒಪ್ಪವಾಗಿ ಮಾಡಬೇಕು (69) - 
ಜೇ. ॥ ತೆಲು. ಪೇಲು, ಪ್ರೇಲು ; ಮಲೊ. ಪೇಳ್ಕೆ) 


"ಪೇಡ್ಕಿ' ನೋ. 
ಾ ಗೊಡೆ: 


ಪೇರಣ್ಣಣಿತ ವೊ 


ಪಜ್‌ದು ಬಿರ್ದ ಖಚರರ ತಲೆ 


ಸಂದಣಿಸಿ ವಿವತಾನಂಗಳ ಪೊ:ಲ್ಮದು ತೆಜ್‌ದ ಮೊಗದ 


ಪೇಟ್‌ಸು ೫೮೬೫ ಪೈಕಿ 
ವೇಟ್‌ಗಳಿರವಂ (ಕಂಠ್ರಪು. ೬-4೪). ಪೇಳಿ: ದೇವರ ಪೂಜೆಗಂ (ಕ್ರತಾಶ. 8€). 2. ಎಲ್ಲೂ ಸುಂಕಮಂ ಶ್ರೀಮತು ಭುಜಬಲಚಕ್ರವರ್ತ್ತಿ 
ಅಣವಂಟಿಗೆಗಂ ಬಿಟ್ಟ ಧರ್ಮ್ಮವೆಂತೆಂದೆಡೆ ಪೇಳಿಯಲು ಪಾವಯ್ದು ಬಿಜ್ಮಲದೇವರಸರ ಜೇಳಿಕೆಯಿಂ ರಾಮೇಶ್ವರದೇವರ್ಗ್ಗೆ ಧಾರಾಪೂರ್ವ್ವಕಂ 
(812%. Ix-1. 334-00 ; 1127). [ತಮಿ ಪೇಟಕ್ಕಿ- / ಸಂ. ಪೇಟೀ] ಮಾಡಿ (೪4: ೫, 3೪-೨6; 1167); ನಮ್ಮ ಹೇಳಿಕೆ ಯಾವುದದನೀ ತಮ್ಮ 


ಪೇಟ್‌ಸು, ವೇಳಿಸು, ಹೇಳಿಸು, ಹೇಟ್‌ಸು (ಕ್ರಿ). ೧. ಅಭಿಪ್ರಾಯ 
ವನ್ನ ವೃಕ್ತಪಡಿಸುವಂತೆ ಮಾಡು ; ಮಾತನಾಡುವಂತೆ ಮಾಡು: 
ಹೇಳಂವಂತೆ ಮಾಡಂ : ಶುಕನಾಸನಂದನಂ ಬಂದಪನಾತನಿಂದವಮುಲ್‌ 


ವಂತಿರೆ ವೇಬಿಿಸಿ ಮತ್ಸಪಂಚಮುಂ (ಗರಣ. ೩೮೨). ವಿ. ಕಾವ್ಯವನ್ನು 


ಬರೆಸು ; ಕಾವ,ರಚನೆ ಮಾಡಿಸಂ: ಇಂತು ಪೇಟ್‌ಸಿದ ನರೇಂದ್ರರುಂ 
ನೇಕ್‌ಯೆ ಪೇಟ್ಮ ಕವೀಂದ್ರರುಮಾರ್‌ ಧರಿತ್ರಿಯೊಳ*್‌ (ಕಂಕಣ. 09-34) ; 
ಮಲ್ಲಪಾರ್ಯನುಮಂದಾತ್ತೆಯೆಶೋನಿಧಿ ಪುನ್ನ ವಾರ್ಯನುಂ ಸವಿ ತವ 
ದೆಂತು ಪೇಟ್‌ಸಿದರ* (ಕಾಂತಿಕ್ರ. 0 ೩೭). ೩ (ಕಾವ್ಯವನ್ನು) ಓದಿಸಂ ; 
ವ್ಯಾಖ್ಯಾನಿಸಂ : ಪಿತೃ ಪುತ್ರನಂ ಕಥೆಯಂ ವೇಟಾಸಿದಂ (ಕಲ್ಲಾರು. ೨೦೬ 
ಶ್ರಹೂೋ). ಪೇಳಿಸು: ೨. ಪಂಪಾಕ್ಷೇತ್ರದೊಡೆಯಂ ವಿರೂಪಾಕ್ಷನೇ ಪೇಳಿಸಿ 
ದೊಡೆ ಸವಿನುಡಿಗಳಿಂದೀ ಚೆನ್ನಬಸವಪುರಾಣಮಂ ಪೇಳ್ದೆ ನಧಿಕೋತ್ಸವದೊಳು 
(80: 0-೩0); ಪೊಡವಿಪ ದಳವಾಯಿ ನಂಜರಾಜೇಂದ್ರ ತನ್ನೊಡೆಯನ 
ಇರ್ಯದೇೈಳಿಗೆಯ ಗಡಣವೆ ಚರಿತೆಯಾಗೊಲಿದು ಪೇಳಿಸಿದನು (ಕಂ. 
೦-೨೪); ಸಂತಸದಿ . . . ಪುರಂದರವಿಠಲ ವ್ಯಾಸಮನನಿಗಳು ಪೇಳಿಸಿದರು 
(೫ಗರಾ. ೩೬). ೩. ಕವಿದು ಪರಿಯೆ ರಸದೊಳ್ಗಂಪು ಕಮ್ಮನೆ ಕವಿತೆ 
ಯೊಂದನು ಪೇಳಿಸು (೫09. ೦-೬). ಹೇಳಿಸು : ೧. ಗಾಳಿಯಂ 
ಗಂಟಿಕ್ಕಲುಂ ಕಣ್ಣುಲಿಗಳೊಳಿಹ ಬಾಲಕರನೊಳು ಸೂಳುಮಾತಂ ಹೇಳಿಸಲು 
- ಬಲ್ಲ ನೆಟ್‌ ಜಾಣೆ (ರಸವು, ೪೨-೪); ಭೀಮಗೆಹೇಳಿಸಿದಳಾ ಫಲುಗುಣವ 
ಕೈಯಿಂದ (ಕುನ್ಮಾಳ- ಇ ೨೨); ಮಂದಬುದ್ಧಿಯ ಬಿಟ್ಟು ಟಾಗಿಲ ತೆಗೆಸ 
ಹೇಳೆಂದ ನಾಯಕಗೆ ಹೇಳಿಸಿದ (ನೋತ. ೩೩-೬೩). ಹೇಟೌಿಸು; 
೪. ವಿಧಿಸು; ಆಜ್ಞಾಪಿಸು ಅನುಜ್ಞೆ -ಬೆಸನ ಹೇಲ್‌ಸಿಕೊಳುಹ 
(mun. 8). 
ಪೇಟಸಕೊಳ” ವಿವರಣೆಯನ್ನು ಪಡೆ; ವರ್ಣನೆಯ ವಸ್ತೂವಾಗು: 
ಈ ಲಕ್ಷಣಂಗಳನುಳ್ಳ ಕುದಿರೆ ಸಂಪೂರ್ಣಮಪ್ಪಾಯುಷ್ಕಮನುಳ್ಳುದೆಂದು 
ಪೇಬಿಸಿಕೊಳ್ಳುವು (ಊೋಳೋಶ. ೦೦-೬೬ ಏಕೆ). [ವೇಟು' + -ಇಸ್ಕು) 
ಪೇಟಕ್ಕಿ, ಪೇಳ್ಕೆ, ಹೇಳಿಕೆ, (ನಾ). ೧. ಹೇಳಿದಂದು; ಅಭಿಪ್ರಾಯ 
ಕಥನ : ಅನ್ಯರ ಪೇಟಕ್ಕಿಯದೆಂಬ ಬಟ್ಟೆಯೊಳ್ನಡೆಯದಿರ್‌ (ಕಾರಂಉ. 
೪0); ಕೆಮ್ಮನೆ ಮೂರರ ಪೇಟಕ್ಕಿಗೆ ತಮ್ಮ ಮನಂ ಸೋಲ್ತು 
(ಧರ್ಮಾವ್ಕ. ೦೦-೩೪); ತತ್ಸ ಪಂಚಮಂ ನಿಜಪ್ರಿಯಸಖಿಯ ಪೇಟಕ್ಕೆಯಿಂ 
ಕೇಳ್ದು (8ಗ0.04-8 ಠ); ಏನ್‌ ಪೇಟ್‌ ಪೇಟ್‌ ನೀನ್‌, 
ಘೋರಂ! (9ಕ್ಕಕ್ಕಾ- ೦೦-೦೯೬). ವಿ. ಆಜ್ಞೆ; ಅಪ್ಪಣೆ : ಸುರಸಿಂಧುವಾರಿ 
ನಿರ್ಭರನವರತ್ನಕುಂಭತತಿಗಳ" . . . ಸುರರಾಜನದೊಂದು ಪೇಟಕ್ಕೆಯಿಂ 
ಸುರಪಥದಿಂದಡಿ ಬಂದುವಭಿಷೇಕಮಹೋತ್ಸವದೊರ ಮುಕ.ಂದನಾ 
(ಗಂ. 6-004); ಪುರದ ಸಮಸ್ತಚೈತ್ಶನಿಳಯಂಗಳೊಳೆಯ್ದೆ ಜಿನೇಂದ್ರ 
ಪೂಜೆಯಂ ನಿರುಪಮಧರಕ್ಷಿ, ಯಂ ಓತಪುರೋಹಿತನೊಬ್ಬ ರೆ ತನ್ನ "ವೇಲಕ್ಕಿ ಯಿಂ 
ನರವಿಸಿ (ಶಾರ್ಶಶ್ರಿ. ೩-48). 'ಪೇಟಿಕ್ಕಿಗೇಳ್‌' ಪರಾ. ೩. ವಿವರಣೆ ; 
ನಿರೂಪಣೆ : ಚಾಮರಾದಿಗಳನಿಕ್ಕಿದ ಗದ್ದುಗೆಯೊಳ್‌ ಮಹಾಪ್ರತೀಹಾರರ 
ಪೇಟಕ್ಕಿಯಿಂದೆಳಸಿ ಮತ್ತವರಂ ಪೆಸರ್ಗೊಂಡು (ಗೂಸು-ಇ-3೪). ಪೇಳ್ಳಿ : 
೪. ಕಾವ್ಯರಚನೆ: ಅಗ್ಗಳದ ಪಳೆಗಬ್ಬಿಗರ[ಪೇಳ್ಮೆಯ]ತೆಜದಿ ವಿರಟಸದೆ 
(ಸಾಕ್ಮಭಾ. ಕು ಹೇ ಇಳಿಕೆ, ೧. ನಿಮ್ಮ. ಹೇಳಿದ ಹೇಳಿಕೆಯಿಂದ ದಂಬೇರ 
ಮೈಲಿಗೆ ಮೇಳವಾಡುತ್ತಿದ್ದ ಕಾಣಾ ತ್ರೈಜಗದೊಳಗೆ (045-340); ಈ 
ಹಳಿಯ ಹೇಳಿಕೆಗೆ ಹೊಸ ಉಸಿರು ತುಂಬಿದ್ದಾರೆ (ಗ್ರಾಂ. ೪); ಈ 
ವಿಷಯದಲ್ಲಿ . . . ಒಬ್ಬರ ಹೇಳಿಕೆಯನ್ನಾಗಲೀ, ನಾವು ನಂಬುವುದಕ್ಕಿಲ್ಲ 


ಮುತ್ತಬ್ಬೆ,. 


ಕಂ 
ಲಾ 


40 


ವಿಖ್‌ದು ನಡೆದನಾದಡೆ ನಮ್ಮ ವಾಘೆಯ ಬೀಳುಕೊಡುವೆವು (ಕುನ್ಮಾಳ. 
6-೩); ಮದನನ ಹೇಳಿಕೆಯೊಳಂದು ವಿದಿತ ಮಂಗಳವಿವಾಹೋಚಿತಕ್ರಿಯೆ: 
ಗಳಂ ವಿರಚಿಸಿದರು (ಕೈ ಬಣ: ೩೦-೩೪). ೩. ಎನ್ನೆ ಜನ್ಮಗಳೇಳನೊಲ್ಲದೆ 
ಬಂದೆವಾವ್‌ ಜನ್ಮಶ್ರಯಂಗಳಲಿ ಹೇಳಿಕೆಯಲಿನ್ನೊಂದು ಜನ್ಮದ ಬಾಳು 
ವೆಯು ನಮಗುಂಟು (ಕೊರ: ೬-೪೬-೫೦). ೫. ಸರೆ; ಆಹ್ವಾನ; 
ಆಮಂತ್ರಣ : ಪ್ರಾಣೇಶುಚಾರ್ಯರು ಯಾಕೆ ಬರಲಿಲ್ಲ . . . ಏನು 
ಹೇಳಿಕೆ ತಲ್ಪಲಿಲ್ಲವೆ ಅವರಿಗೆ ? (13೩6. ೪0) ; ಎರಡೂ ಕಡೆಯ ಹೇಳಿಕೆ 
ಗಳು ಶೀನಮಯ್ಕರಿಗೆ ಬಂದಿದ್ದುವು (ಕುಂತು. ೨೬೪). ಓ. ಕೋರಿಕೆ ; 
ಬಿನ್ನಹ ; ಹೇಳಿಕೆಯಲಿ ಮಿತ್ರೆ ಕುಳಿತಳು ಕಾಂತಿ ಛಡಾಳಿವ ಮಣಿಮಂಚ 
ದೆಡೆಯ (ನೋಹಕ6- ೨೭-೩೩). 

ಹೇಳಿಕೆ ಮಾಡು, ಹೇಳಿಕೆಯನ್ನು ಮಾಡು - ಕರೆ; ಆಮಂತ್ರಿಸು: ಚನಿಯ 
ಪ್ರತಿಯೊಬ್ಬರನ್ನು ಕುಡು 4 ನಾಳೆನೆ ಪೂಜೆ ನಿಶ್ಚಯ ಮಾಡಿದೆ' ಎಂದು 


ಹೇಳಿಕೆ ಮಾಡಿದ (ಕು8ಳೂ. 09೩) ; ತಿಮ್ಮ ಎಲ್ಲರಿಗೂ ಹೇಳಿಕೆಯನ್ನು 
ಮಾಡಿದ. ಊಟಕ್ಕೆ ಜನರೂ ಬಂದಿದ್ದರು (ಕುಂ. ೨೨೪). ಹೇಳಿಕೆ 
ಮಾತು ಚಾಡಿ; ಪಿಸುಣು : ಹೇಳಿಕೆ ಮಾತು ಕೇಳಿ ಅನೇಕ 


ಸಂಸಾರಗಳು ಹಾಳಾಗಿವೆ (646) - ಹೇಳಿಕೆಯಾಗು- ೧. ವರದಿಯಾಗಂ ; 
ಅಭಿಪ್ರಾಯ ತಿಳಿ: ಕೊರಳ ತೆತ್ತುದು ಚೊಣಿ ದಳಮುಖ್ಯರಿಗೆ ಹೇಳಿಕೆ 
ಯಾಯ್ನು (ಕುಣ: 6-0). ೨. ಅಪ್ಪಣೆ ಮಾಡು ; ಆಜ್ಞಾಪಿಸು : 
ಹೇಳಿಕೆಯಾಯ್ತು ವರವಾಂಚಾಲರಿಗೆ' (ಕುನ್ಮಾಲೀ. 3-06) ; ಬರೆಸಿದವು 
ಬೋನ ಮಣಿಹಾಜರಿಗೆ ಹೇಳಿಕೆಯಾಯ್ವ (440%. 0-೬.೪).. 
[ಪೇಟ್‌ + -ಇಕ] 
ಪೇಲ್ಸ್‌ಗೇಳ್‌ (ಕ್ರಿ). ಆಜ್ಞೆಯನ್ನು ಪುಲಿಸು: ಗೋವಿಂಡುಗಳಂ 
ಮೊಲೆತೊರೆದಾವುಗಳಂ ಪೇಟಕ್ಕೆಗೇಳ್ವ ತೊಬತ್ತಿರ್ಕಳ ಸದ್ಭಾವಮನೆಮ್ಮೆಯ 
ಪಿಂಡಂ ಭಾವಿಸಿ ನೋಡಂಬುಜಾಕ್ಷಿ ಚಿತ್ತೋತಶ್ಸವದಿಂ (ಧರ್ಮೀಕು. 
೩-೦೦೬ 681). [ಪೇಲಕ್ಕೆ +ಕೆ.೪] 


ಪೆ (ಗು). ೧. ಮೇಲಿನ ; ಹೆಚ್ಚಿನ : 


1 ಪೈಪೋಟಿ ` ಪರಾ. 


೨. ಹೊರಗಿನ ; ಬಾಹ್ಯ : (8). (ನಾ). ೩. ೀಲಂಗಡೆ ; ಮೇಲು 
ಭಾಗ: (*)- [+ ತೆಲ. ಪೈ, ಪಯಿ) 

ಪೆ :ಪಾಯ್ಕಿ' ನೋ 

ಪೈಂಗಲ, ಪೈಂಗಳ (ನಾ). ಚಾಂದ್ರಮಾನಗಣನೆಯ ಪ್ರಕಾರ 


ಅರಂವತ್ತಿಸಂವತ್ಸರಗಳಲ್ಲಿ ಐವತ್ತೊಂದನೆಯಂ ಸಂವತ್ಸರ; ಪಿಂಗಳ. 

ಪೈಂಗಳ : ಆ ವರ್ಷವೇ ಪ್ರಭವ ವಿಭವ . . . ನಳ ಪೈಂ[ಕಾಕಾಂ. ಪಿಂ) 

ಗಳ ಕಾಳಾಯುಕ್ತಿ ಅಕ್ಷಯವೆಂದಟುವತ್ತುತೆಜನಾಗಿಹುದು 

(ವಿವೇಕ. ಕ). "ಪಿಂಗಲ ' ಪರಾ, ಸಂ.) 

ಂಗಳ 'ಪೈಂಗಲ' ನೋ. 

ಜಣ "ಪೈಜಣ' ನೋ. 

ಟು : ಪಾಯಿಂಟು ' ನೋ. 

ಕ :ಪಯಿಕ' ನೋ. 

ಕರಿ (ನಾ). ತಾತ್ಕಾಲಿಕ ಬಾಡಿಗೆದಾರ ಅಥವಾ ಒಂದಂ "ಊರಿ 
ನಲ್ಲಿ ವಾಸವಾಗಿದ್ದು ಇನ್ನೊಂದು ಊರಿನಲ್ಲಿರುವ ಜವಿಸಾನಿನ ವ್ಯವ 

ಸಾಯ ಮಾಡುವವನು ; (ಕೈಸ್‌ಗೆ. 71, 886). [?] 

ಪೈಕಿ, ಪಯಿಕಿ (ಅ). ಸಂಬಂಧಿಸಿದುದರಲ್ಲಿ ; ಸೇರಿದುದರಲ್ಲಿ : ನೆಲ 
ಮಂಗಲತಾಲೂಕು ಪೈಕಿ ಹೇಗುಂದ (ಕೊಂಳಶಾ. ೦೯೪೦, ಸಿರಸಿ. ೨೬-6; 1260); 


ಪ್ರೆ 
ಪೆ 
ಪೆ 
ಪೆ 
ಪ್ಲೆ 


uaa ನ ಇ 


ಪೆ ೈಗಂಬರ್‌ 


ಬಿಳುಕಾರದ ಪೈಕಿ ಕೈಲಿಗೆರೆ ಗ್ರಾಮದ ಸಾಧನಪ್ರತಿ (ಠನ್ಕೂಂ. ೦೯೩೪, 
38-೦ ; 1394) ; ರಾಯರ ಶಿಷ್ಕರ ಪೈಕಿ ಯಾರು ಯಾರು ಅನುಭವಸ್ಥರು 
(ಉಯುಕ. ೬೪). ಪಯಿಕಿ : ನಮ್ಮ ಮೊದಲನೇ ಆವೃತಿಯ ರಿವಾಜ ಪುಸ್ತಕ 
ದೊಳಗಿನ ಪಾನು ೬೩ರ ಪಯಿಕಿ ೬ನೇ ಕಲಮಿುನಲ್ಲಿ ಸೂಚನಾ ಪ್ರಸಿದ್ಧ 
ಮಾಡಿದಾಗ್ಕೂ (ಮುಂತಿವ್ಮಾ- ೨೦೭). [.-ಮರಾ. ಪೈಕೀ) 

ಪೈಗಂಬರ್‌ "ಪೈಗಂಬರ ’ ನೋ. 

ಪೈಗಂಬರ, ಪೈಗಂಬರ್‌ (ನಾ). ದೇವರ ಸಂದೇಶವನ್ನ - ಸಾರು 
ವವನಂ ;, ಪ್ರವಾದಿ: ಮಹಮ್ಮದನು ಪೈಗಂಬರನೆನಿಸಿ ಮಕ್ಕಕ್ಕೆ 
ಮರಳಿದನು (ಕಾಂತ್ರ. 11, ೪೩8) ; ವೈಗಂಬರನು ನೀನೆ, ಮರಿಯಾತ್ಮ ಜನು 
ನೀನೆ ಎಂಬ ಸತ್ಯವನೀ ಜಗತ್ತರಿವುದೆಂದು? (೧೪೦. 0-೪). ಪೈಗಂಬರ್‌ : 
ಇಸ್ಲಾಂಸಂಸ್ಕೃತಿಗೆ ಆದ್ಯ ಪ್ರವರ್ತಕ ಪೈಗಂಬರ್‌ ಮಹಮ್ಮದ (ಇಸ್ಮಾಂಸಂ. 0)- 
[«-ಪಾರ. ಪೈಗಂಬರ್‌, ಪೈಗಾಂಬರ್‌ ; ಹಿಂ. ವೈಗಂಬಲ್‌ ; ಮರಾ. 
ಪೈಗಂಬರ್‌, ಪೇಗಂಬಲ್‌] 

ಪೈಗಸ್ತಿ, ಪೈಗಸ್ತೂ (ನಾ). ೧. ಪಹರೆ ; ಗಸ್ತೂ: ಎರಡು ದಿನಗಳು ಒಂದೇ 
ಸಮನಾಗಿ ಸರಸ್ವಶಿಯ ಮನೆಯ ಬಳಿ ಪೈಗಸ್ತಿ ತಿರುಗಿಸಿ ಗಣೇಶ ಹೊಸ 
ಸುದ್ದಿಗಳನ್ನು ತಂದು ದಣಿಗೆ ಒಪ್ಪಿಸಿದ (ಕಂಸಂ. ೨೦೦). ಪೈಗಸ್ತು | 
೨. ಹೆಚ್ಚಿನ ಮೇಲ್ವಿಚಾರಣೆ 'ಮಾಡುವವನು; ಮೇಲ್ವಿಚಾರಕ : (9). 
೩. ಕಾವಲುದಳದವನು; ಗಸ್ತುತಿರುಗುವವನು : (೪). ೪. ಸೇವಕ: 
ರಾಮನಾಥಯ್ಕ್ಮನವರ ಜತೆ ಬಂದಿದ್ದ ಅವರ ವೈಗಸ್ತಿಗೆ ಹೊರಗೆ ಎಲೆ ಹಾಕ 
ಹೇಳಿ, ಅವರೊಂದಿಗೆ ಶಾಸ್ತ್ರಿಗಳು ಊಟಕ್ಕೆ ಕುಳಿತರು. (ಮುಯ್ಕಿಮಂ. ಇ೩)- 

[.-ಹಿಂ. ಪೈಗಶ್ತೀ; ಮರಾ. ಪೈಗಸ್ಸ ./ತೆಲು, ಪೈಗ್ತಿ] 

ಪೈಗಸ್ತು ಪೈಗಸ್ತಿ' ನೋ. 

ಪೈಗು, ಪೈಗೋ (ನಾ). ೧. ಬರ್ಮಾದ ಸಮಿಸಾಪದಲ್ಲಿರುವ. ಕುದುರೆ 
ಗಳಿಗೆ ಪ್ರಸಿದ್ಧವಾದ ಒಂದು ದೇಶದ ಹೆಸರು : (೪). ೨. “ಒಂದು 
ಜಾತಿಯ ಕುದುರೆ, ತಟ್ಟು” (ಕಾಕಾ. ೩೪): ಪೈಗೋ ; (೪). 

ಪೈಗೋ ಟಾಂಕ್ಲಾಸಪೈಗೋದೇಶದ ಉತ್ತಮಂಜಾತಿಯ ಕುದುರೆ : 

ಜವನಃ, ಜವಾಧಿಕಃ ವೇಗದಿಂದ ಅಧಿಕವೂದ ಕುದುರೆಯ ಹೆಸರು. , , 
ಅರಬಿ ೀಟಾಂಕ್ಥಿ, ಪೈಗೋಟಾಂಕ್ಣಾ, ಮುಂತಾದವುಗಳು (ಸಿರ್ಕಾಂತಿ- 
೨೪೪)- [.ಮಲಯ. ಪೈಗು. / ತಮಿ. ಪೈಕೋವೈ] 

ಪೈಗೋ :ಪೈಗು' ನೋ. 

ಪೈಚುಕೆ (ನಂ). ಒಂದು ಬಗೆಯ ಸಸ 
ನಾಯಹತ್ತಿ”  (ಓತರಿ. ೦೦೬): (21 

ಪೈಜಣ, ಪೈಂಜಣ. ಪೈಜಣಿ, ಪೈಜಣು (ನೂ). ೧. ಕಿರುಗೆಜ್ಜೆಗಳಿಂದ 
ಕೂಡಿದ ಕಾಲಿನ ಆಭರಣ ; ಅಂದುಗೆ ; ನೂಪುರ: ಆಕೆಯ ಕಾಲಲ್ಲಿ 
ಇನ್ನೂ ಪೈಜಣಗಳಿದ್ದು ಆಕೆಯು ನಡೆಯುವುಗ ಅವುಗಳ ಸಪ್ಪಳದಿಂದ 
ಅಲ್ಲಿ ನಿಂತವರ ಎದೆಯು ಖಿಲವಾಯಿತು (ಗಂಗ. ೦೬೬) ; ಕಾಲೊಳಗಿನ 
ಪೈಜಣದ ರತ್ನಪ್ರಭೆಯು ಅವಳ ವೆಸ್ಬಯಲ್ಲಿ 6 ಹಬ್ಬಿರುವುದು (ಮುಂಬಯಿ - 
8-೩೦೦)- .೨. ಗೆಜ್ಜೆಯ ನಾದ : ಬೇಸಗೆಯ ನಿಟ್ಟುಸಿರು ಮಳೆವನಿಯ 
ಪೈಜೂಕೆ ಕುಣಿದು ಕೊನರುವ ಹಸಿರು (ಸಂಕು: ೪೨-4). ಹೈಂಜಣ : ೧. 
ಬಾಲೆಯರ ಕಾಲಲ್ಲಿ ರುಳಿ ಪೈಂಜಣ ಗಿಲಿಗಿಲಿ ಎಂದು ನುತದಾವ (ಸಿವೃಪು. 
೦೭-೩೦). ಪ್ಲೆ ೈಜಣಿ: ೧. ಹುಡುಗಿಯ ರತ್ನಾಭರಃಗಳ ತೊಡಿಗೆಯ ಪೈಜಣಿ 
ಚಾಂದರದುಡಿಗೆಯ ತ್ರಿಭುವನ ಮೋಹಿಪ ಬರೆ ಬೆಡಗಿಯ ಕಂಡಾಗ . , . 
ಖಳರು ಸೋಲುತ (ಸಮುಮು. ೨3೪). ಪೈಜಣು ು ಗಿ. ಅವುಗಳ ಕೋಡು 
.ಗಳಲ್ಲಿ ಸೆಟ್ಟರ ಹೆಣ್ಣುಮಕ್ಕಳ ಕಾಲೊಳಗಿನ ಬೆಳ್ಳಿಯ ಸರಪಳಿ, ಪೈಜಣು 
ಗಳು ಒಪ್ಪುತ್ತಿದ್ದುವು (ಅಟೋಕ- ೨೦೨). 

[೬-ಹಿಂ. ಪೈಜನೀ, ಪೈಂಜನಾ ; 


“ವೈಚುಕಾ_ಕುರುಟಿಗೆ, 


ಮರಾ. ಪೈಜಣ್‌, ಪೈಂಜಣ್‌) 


೫೮೬೬ 


15 


25 


ಪೈಠಣಿ 


ಪೈಜಣಿ :ಪೈಜಣ' ನೋ. 

ಪೈಜಣು “ಪೈಜಣ' ನೋ. 

ಪೈಜಾಮ “ಪಾಯಜಾಮ' ನೋ. 

ಪೈಜಾಮಾ "ಪಾಯಜಾಮ' ನೋ. 

ಪೈಜಾರ ಪೈಜಾರು' ನೋ. 

ಪೈಜಾರು, ಪೈಜಾರ (ನಾ). ಜೋಡು; ಮೆಟ್ಟು; ಪಾದರಕ್ಷೆ: 
ಏಕಲವ್ಯನು ರತ್ನಖಚಿತವಾದ ಪೈಜಾರುಗಳನ್ನೂ . . , ಹಿಡಿದು 
(ಕ್ಕನಾಸ- ೦೨೦). ಪೈಜಾರ : ಪೈಜಾರದಿಂದ ಒಂದು ಪೆಟ್ಟು ತ್ರಾಡಿಸಿದ್ದು 
ನಿಶ್ಚಯವು (ಕತಾರ. ೩೦). [«-ಅರ. ಪಾರ. ಹಿಂ. ಮರಾ. ಪೈಜಾರ*] 

ಪೈಜೆ (ನಾ). ಶರತ್ತು ; ಕರಾರು; ಪಣ : ತಿಳಿವೆನಾತನ ನಿಜನನಥವಾ 
ಸೆಳೆದನಾದೆೊಡೆ ಮುಟ್ಟಿ ಹಿಡಿಕೊಂಡೆಳೆದು ತಹೆ ನಾನೆನಾತ ಪೈಜೆಯ 
ನುಡಿದಳಾ ಮಾಯೆ .(ಪ್ರರುಂ. ೨-೪೦); ಎಲೆಲೆ ಗರುವೆ ನಿನ್ನೆಯ 
ಪೈಜೆಯಂ ಸಲಿಪನಿನ್ನುಮಾತನೂ ಪೋಗೆ ಮತ್ತ್ಯಕೆ (ಶ್ರರ:ಫು. ೪-೩೦); 
ಧೀರಮುನಿ, ಪೈಜೆಯಂ ಪಾಲಿಸುವ ನಿನ್ನ ಧೈರ್ಯವದೆತ್ತ ಜಾರಿದುದೊ? 
(ಕತ್ರಾಂಗ- ೩೪-೦೦೩೪). £[ಎಪ್ರಾ. ಪಣಜ್ಜಾ. / ಸಂ, ಪ್ರತಿಜ್ಞಾ. /ಹಿಂ. 

ಮರಾ. ಪೈಜ್‌) 

ಪೈಜೆಗ (ನಾ). ಪಣ ತೊಟ್ಟವನಂ ; ಶಪಥ ಮಾಡಿದವನು : ನಡೆವು 
ತಿರ್ದುದು ಸಮರವೀಚೆಯ ಕಡೆಯ ಲೈವರು ರಕ್ಕಸರ ಖಳರೊಡೆಯ 
ಕಳವಿನ ಕಾಳಗಳೆ ಕಳುಹಿದನು ಪೈಜೆಗರ (ತೊರರಾ” ೬-೦೩-೩೦)- 

[ಪೈಜೆ + - ಗ್ಯ] 

ಪೈಜಿಗಾಜ (ನಾ). ಅ ಪೈಜೆಗ, : ಆಜಿರಂಗದಲಿಂದು ನಿನ್ನೆಯ ಭಟಶಿರೋ 

ಮಣಿಯ ಪೈಜೆಗಾಜನ ಗೆಲಿದಡಹುದು ಬಿಡೌಜಸುತನೆಂಬಗ್ಗಳಿಕೆ (ತೊರರಾ. 


೪--೪--೩)- [ವೈಜೆ + ಕಾಣ] 
ಪೈಟನ "ಪೈಠಣಿ' ನೋ. 
ಪೈಟನಿ "ಪೈಠಣಿ' ನೋ. 
ಪೈಟಾಣಿ 4 ಪೈಠಣಿ > ನೋ. 
ಪೈಟಿ “ಪಲ್ಟಿ? ನೋ. 
ಪೈಠಣಿ, ಪೇಠಣೆ. ಪೈಟನ, ಪೈಟನಿ, ಪೈಟಾಣಿ, ಪೈಠಣೆ (ಗು). ೧. 


[3 


“ಪೈಠಣ' ಎಂಬ ಸ್ಥಳದಲ್ಲಿ ತಯಾರಾದ : ಐದಂಬು ಶಿಂಗಳಿಗೆ ಕೊಯ್ದ 
ಮಲ್ಲಿಗೆನಂಡೆ ಹಸರು ಫೈಠಣಿಸೀರಿ ಕುಬ್ಬಸ ಬಗೆಸುವಳ (ಊ:ಳಗೀ ೪). 
(ನಾ). ೨. ಪೈಠಣ ಎಂಬ ಸ್ಥಳದಲ್ಲಿ ತಯಾರಾದ ಒಂದು ಬಗೆಯ 
ಬಟ್ಟೆ ; ಜರಿಯ ನಕಾಸೆಯಂಳ್ಳ ರೇಷ್ಮೆವಸ್ತ್ರ; ¢p ಪೈಠಣ' 
ಎಂಬುದು ಈಗಿನ ಔರಂಗಾಬಾದ್‌ ಜಿಲ್ಲೆಯ ಹಿಂದಿನ "ಪ್ರತಿಷ್ಠಾನ 
ಪುರ? ವೆಂಬುದಕ್ಕೆ ಈಗ ಇರುವ ಹೆಸರಂ : ಕೆಂಜೆಡೆಗೊಪ್ಪುವ ಕಾಸಿ 
ಚಿನ್ನಾಂಬರವ ರಂಜಿಪ ಸಣ್ಣ ಪೈಠಣಿಯ (ರೇಎಾಂಪು- ೭-೨೫೩) ; ಹಸಿರ 
ಪೈಠಣಿ ಮೇಲೆ ಕುಸಲದ ಹೂಗಳು ಕಸುತಿ ತಗೆದಾರ ಕುಬಸೀಗೆ ಕನ್ಮೆಯರು 
ಟಿರ್ಕಫ್ಳ- ೦೭- ೭೬), ಹಿ. ರೇಷ್ಮೆಯಂ ಅಂಗಿ : ತೊಟ್ಟ ಮುತ್ತಿನ ಪೈಠಣಿ 
ಯಿಂದ ಚೆಲುವಿನ ಕಟ್ಟೆಅದೆ ನಡೆತಂದ (ಕನಂ- ೪-೯): ಪೇಠಣೆ ; ೧. 
ಪೊನ್ನ ಪೇಠಣೆಯ ಪೊರ" ಧಳತ್ನಳಿಸೆ (ಉ೬ಕ- 0೩: ೭೨)- ಪೈಟನ :೪. 
ಜರತಾರಿ ಬಟ್ಟೆ; ಜರಿಬಟ್ಟೆ ; ಉಟ್ಟ ಎಳೆಗಾವಿಯ ಸುಧೋತ್ರವ 
ತೊಟ್ಟಗೆಲಸದ ಪೈಟಿ£ಟ 3 ನಂಗಿಯ ಕಟ್ಟಿದನು ಮಣಿತಾತಿಯಂಗುಲಕಿಟ್ಟ 
ಮುದ್ರಿಕೆಯ (ಕರೀ. ೨೨೯-೨). ಪೈಟನಿ : ೧. ಹಸರು ಪೈಟನಿಸೀರೆ ನಿರಿಎಡಿ 
ದುಟ್ಟು ಪೊಸ ವಜ್ರಗಾವಿಕುಪ್ಪಸವನ್ನು ತೊಟ್ಟು (ತಂಠ್ರಾತ. ೭)- ಪೈಟಾಣಿ: 
೧. ಉಟ್ಟಾಳು ಪೈಟಾಣಿಶೀರೆಯ ತಾನೂ ತೊಟ್ಟಳು ಜರುತಾರಿ 
ಕುಪ್ಪುಸನನ್ನು (ಕನಕಾ. 03). ಪೈಠಣೆ : ೨. ವರನೂತನವಸ್ತ್ರವನು 
ಸುರುಚಿರಮುಪ್ಪ ಪೈಠಣೆ ಮುಂತಾದುವ ದೊರೆಗುಡಲಿತ್ತನಾ ದೇವ 


ಪೈಠಣೆ 


(ಸಾರಕ: ೩-೪೪). ಹಿ. ಪೊಳೆವ ಪಸುರುವಟ್ಟೆಯ ವೈಠಣೆ ಪೊಸ ಸಣ್ಣ 
ರುದ್ರಾ ಕ್ಷಿಗಳ ಕಂಠಮಾಲೆ ರಂಜಿಸಲು ನಂಬ್ಯಣ್ಣನಂದಂಬಡೆದ (ಸಿರಫು. ೩-೯). 
೪. ಇಳೆಯೊಳೆಳಲುವ ಶೋಣ ಪೈಠಣೆಯ ಪೈರಣೆಯಂ ಕಳಕಳಿಸೆ ಮೈಯೊಳಂ 
ದಾಳಿಂಬಪೂವಿನಂತಳವಟ್ಟ ಚಿಂದಿ ಮಸ್ತಕತಟದೊಳುಂ ಚುಂಗ ಮೆಜಕಿವುತಿರೆ 
ಸೊಬಗಿನಿಂದಂ . . . ನಿಂದು (ಶ್ರಕುಪು- ೫-೨೬). 
[.-ಮರಾ. ಪೈಠಣೀ./ಸಂ. ಪ್ರತಿಷ್ಠಾನ] 

ಪೈಠಣೆ  ಪೈಠಣಿ' ನೋ.. 

ಪೈಠರ (ನಾ). ವಂಡಕೆಯಲ್ಲಿ ಬೇಯಿಸಿದ ಹಿಟ್ಟು ಮಂಂತಾದುವು : 
“ಉಖ್ಯಂ, ಪೈಠರಂ-೨ ಮಡಕೆಯಲ್ಲಿ ಅಟ್ಟ ಹಿಟ್ಟು” (ಸಿರ್ಕಾಂಕಿ. ೨6೭). 

[ಸಂ,) 

ಪೈಠವ (ನಾ). ಒಂದು ಬಗೆಯ ಸಿಹಿ ಖಾದ್ಯ : ಕಣಿಕದ ಬಟುವ ತೆಗೆದ 
ವಣಿಕ ಸೂಸಲನಿಕ್ಕಿ ಮಣಿದು ಪೈಠವದ ವರ್ತುಳಭಾಷಣಂಗೈದು 
(ರಿಂಗು. 6-00): [?) | 

ಪೈಣ " ಪಯಣ ' ನೋ. 

ಪೈಣಗತಿ .ಪಯಣಗತಿ ' ನೋ. 

ಪೈಣಿಗ "ಪಯಂಣಿಗ * ನೋ. 

ಪೈತಿಕ, ಹೈತಕ, ಹೈತಿಗ್ಗೆ (ನಂ). ೧. ಪಿತ್ತಸಂಬಂಧವಾದುದು : 
ಲಲನಾಮುಖೇಂದುಲಾವಣ್ಯಲೀಲೆಯಂ ಪಡೆವ ಬಣ್ಣದಿಂ ಕ:ಏಂದೆ; 
ನಲೆದುದೊ ಪೈತಿಕ[ ಕಾಕಾಂ-ಪೈಶಿಗ, ಬಯ್ತುಗ]ದಂತಿರೆ ತಲೆಗೇಜುವ 
ಕುಸುಮನಿಚಯಮುಂ ಕಾಶ್ಮೀರಂ (ಅಂತ್ರ. 00-03೪). ಹೈತಕ 
೨. ಮೈಮೇಲೆ ಪಿತ್ತದಿಂದುಂಟಾಗುವ ಗಂದೆ,- ಗಾದರಿ : (೪. 
ಹೈತಿಗೆ, : ಪಿ. ಮಗುವಿನ ಮೈಮೇಲೆ ಹೈತಿಗೆ ಎದ್ದಿದೆ (ಕಂ). 

[ ಆಸಂ. ಪೈತ್ತಿಕ ' 

ಪೈತೃಕ (ಗು). ೧. ತಂದೆಗೆ ಸಂಬಂಧಿಸಿದ. ೨. ಪಿತೃಸಂಬಂಧ 
ವಾದ ; ಪಿತ್ರಾರ್ಜಿತವಾದ : ದುರ್ಯೊಧನಾದಿಗಳಿಗೆ ಭೀಷ್ಮದ್ರೋಣಾ 
ದಿಗಳು ಎಷ್ಟೋ ಬಗೆಯಲ್ಲಿ ಬುದ್ಧಿ ಹೇಳಿ ಪಾಂಡವರಿಗೆ ಅವರ ವೈತೃಕ 
ರಾಜ್ಯವನ್ನು ಕೊಡಿರೆಂದು ಎಷ್ಟು ಬೇಡಿದರೂ ಅವರು ಕೇಳಲಿಲ್ಲ (ಊೀತ್ಕತ: 
06) ; ಕಗ್ಗತ್ತಲೆ, ಗುಹೆ, ಕಾಡು ಮತ್ತು ಭಯ ಇತ್ಯಾದಿಗಳ ಸಂಸ್ಕಾರ 
ಗಳು, ಗುಣಗಳು ಪೈತೃಕ ಆಸ್ತಿಯಂತೆ ನಮ್ಮನ್ನು ಸಂಬಂಧಿಸಿಕೊಂಡು 
ಬಂದಿರುವುವುಗಳಾಗಿರುತ್ತವೆ (8ರಾಕ್ಮ- ೨೦೭) . (ನಾ). ೩. ಪಿತೃಗಳಿಗೆ 
ಮಾಡುವ ಶ್ರಾದ್ಧ ; ತಿಥಿ: ನಾಳೆ ಪೈತೃಕಮದಂ ನಾಡಿದಲ್ಲದೆ 
ಮಾಡೆನು (ಬಳ. 00-38) ; ಬೇಗದಿಂ ಪೈತೃಕಕೆ ಕ್ಷಣಿಸಲ್ಪಿರಿಯ ಭಕ್ತ 
ಇಗಿ ಬಂದರ್ಚನೆಯ ಕೈಕೊಂಡು ನಿಜಮುಕ್ತನಾಗೆ ಚೆತ್ತೀಸಪುರವೆರಸಿ 
ಕೈಲಾಸಕ್ಕೆ ಸಾಮವೇದಿಯನೊಯ್ದನು (ಕಾಶತ. 6-30): [ಸಂ.] 

ಪೈತೃಕಕರ್ಮ (ನು). ಶಾಸ್ತ್ರೋಕ್ತವಾಗಿ ಮಾಡಂವ ಶ್ರಾದ್ಧ ; ಪಿತೃ 
ಕರ್ಮ: “ಶ್ರಾದ್ಧಂ . . - ಬ್ರಾಹ್ಮಣಭೋಜನ, `ಪಿಂಡಪ್ರದಾನಾದಿ 
ರೂಪವಾದ ಪೈತೃಕಕರ್ಮಕ್ಕೆ ಹೆಸರು” (ಸಿರ್ಕಾಂತಿ. ೨೨೩). [ಸಂ.) 

ಪೈತೃಕಧನ (ನಾ). ಪಿತ್ರಾರ್ಜಿತವಾಗಿ ಬಂದ ಸ್ವತ್ತು; -ವಂಶ 

ಪಾರಂಪರ್ಯವಾಗಿ ಬಂದ ಐಶ್ವರ್ಯ. 


ಟು ; 


(ಸಂ.] 


ಪೈತೃಪತಿ (ನಾ). ಪಿತೃಗಳ ಒಡೆಯ ; ಯವಂ: ಪೈತೃಪತಿವಿಧ್ವಂಸನ | 


ಸುರನಿಕರಪೋಷಣ ಮಹಾಪೌರುಷಪ್ರಯುತ . . . ಶ್ರಿಣೇತ್ರ ದಾನವ 
ಜೈತ್ರ ಸುಪವಿತ್ರಚಾರಿತ್ರನೆ (ಕಂಪು. ೦೩-೦). [ಸಂ.] 
ಪೈತ್ತ (ಗು). ಪಿತ್ತದಿಂದ ಉಂಟಾದ. [ ಸಂ. ) 
ಪೈತ್ತಲ (ಗು). ಹಿತ್ತಾಳೆಯಿಂದ ಮಾಡಿದ. [ಸಂ. 


ಪೈತ್ತಲಜ (ನು). ಹಿತ್ತಾಳೆಯಿಂದ ಹುಟ್ಟಿದುದು ; ಕಂಚು ಮುಂತಾದ 
ಮಿಶ್ರಲೋಹ : ಪಾದವೆರತಾ ಸಮಾಂಗುಲವದಂ ಚಿನ್ಮದಿಂದಾದಡಾಗಲಿ 


೫೮೬೭ 


ಪೈಪಾಡು 

ಬಳ್ಳಿ ತಾಮ್ರ ಪೈತ್ತಲಜ ಲೋಹಾದಿಯಾಗಲಿ ಪಿಷ್ಟರಚಿತವಾಗಲಿ 
ಪಾತ್ರೆಯಂ ರಚಿಸಿ (ನಕ್ಕಿ. ೭-೦೦-೩೪). [ ಸಂ.] 

ಪೈತ್ತಿಕ (ಗು). ೧. ಪಿತ್ತಸಂಬಂಧವಾದ ; ಪಿತ್ತದಿಂದುಂಟಾದ : ಸರ 

ಕಂಡಂ ಮುಟ್ಟಿಗೆಯಾಟರೂಷಕಂ ಕಕ್ಕೆ ಮುಸ್ತೆ ನಿಂಬಂ ಕೊತ್ತುಂಬರಿಯೆಂಬಿವ 

5 ನೆಂಟೊಂದಾಗಿರೆ ಮುಗಿಸಿ ಕುಡಿಯೆ ಪೈತ್ರಿಕಜ್ವರಹರಣಂ (ಊಳೋಕ. 

೯-೦೭) ; ಇದು ನಿಮಗೆನಿತು ವೈತ್ತಿಕಜ್ವರಮಾದೆೊಡಮಿಂತೆನಲಕ್ಕುಮೆ 

(೫0. 6.೩೪ 5). (ನಾ). ೨. ಪಿತ್ತದಿಂದ ಉಂಟಾಗುವ ವಿಕಾರ; 

ಉನ್ಮಾದ : ನೀತಿಯೆ "ತಾಯೆ ಪೈತ್ತಿಕಮದಾದೊಡಮಾಡಲಮೋಘ 

ಮೆನ್ನೊಳೀ ಮಾತಂ (ಕೇರಿಫು. ೭-೦೪3). ೩. ಪಿತ್ತಶರೀರಿಯಾದುದು: 


397 ವಾತಪ್ರಕೃತಿಯ ಗುಣಂಗಳ' ಮಾತಾಪಿತೃಗಳ್ಸಿ ಮುನ್ನಮುಳ್ಳೊಡೆ 
ಮಟ್‌ಯುಂ ವಾತಿಕನಕ್ಕುಂ ಪೈಶ್ತಿಕಜಾತಿಕನುಂ ಶ್ಲೇಷ್ಮಕಾಂಗನುಂ 
ತಜ್ಮಾತಂ (ಅಕ್ಕಕಾ. ೬-6೬)- [ಸಂ.] 


ಪೈತ್ಯ (ಗು). ೧. ಪಿತ್ತದಿಂದುಂಟಾದ ; ಪಿಶ್ರಸಂಬಂಧವಾದ : ಅನಿಲ 
ಕಫ ಪೈತ್ಯದೋಷದಿನನಿಲನ ಕುಂದಿಂದೆ ಪಂಗುಳಾಂಧ ಕ್ಕ ೈಶಂ ವಾಮನ ಕುಬ್ಜ 
ಬಧಿರ ಮೂಕರುಮನೇಕವಿಧದಂಗಹೀನರುಂ ಜನಿಯಿಸುವಂ* (ಮಂತ. 
0-68). "ಪೈತ್ಯಜ್ವರ' ಪರಾ. (ನಾ). ೨. ಪಿತ್ರಸಂಬಂಧವಾದ 
ದೋಷ ; ಪಿತ್ತದೋಷ : ಬೇಗದಿ ಹರಿ ಶೀತಳಿಯಂ ಪೈತ್ಯದ ರೋಗ 
ವನುಜ್ಹಾಯಿಯ ವದ್ರಾಸ್ತ್ಯವ (ಕಂ್ಮಕೇ- ೩೩) ; ಕಳ್ಳಂಕಡಲೆ ೫೦ ಹಲ 
- ಸಕ್ಕರೆ ೩೦ ಭಾಗ, ಇವಂ ಚೂರ್ಣವಂ ಮಾಡಿ ಸೇವಿಸೆ ಪೈತ್ಯ, 
ಶ್ವಾಸ, ಕಾಸ ಮಾಣ್ಣುಂ (0೭8. ೭೪) ; ಬಲುಭೂತ ಸೋಂಕಿತೋ ಗ್ರಹದ 
ಚೇಷ್ಟೆಯೋ ಪೈತ್ಕ ತಲೆಗಡರ್ದುದೊ ಮಿತ್ರೆಯೇನಪ್ಪಳೋ (8ರನೋ. 
೨೩-9೪). ೩. ಉನ್ಮಾದ; ಹಂಚ್ಚು: ಪೈತ್ಯದೊಳುಲಿದ ಯತಿನುಡಿ 
ನಿಶ್ಚಯವೆ (ರಾಮಾ. ೨೧೭೨೪೩) ; ಪೈತ್ಯವಾದವಗೆ ಸೈತ್ಯವಾಗದೋ ? 
(ಗಾರೆ). « ಪೈತ್ಯಗಾರ » ಪರಾ. ([« ಸಂ. ಪೈತ್ತ] 
ಪೈತ್ಯಗಾತಿ (ನಾ). ಹುಚ್ಚಿ ; ಉನ್ಮಾದಿನಿ : (೪). [ ಪೈತ್ಯ +- ಕತ್ಯಿ] 
ಪೈತ್ಯಗಾರ (ನಾ). ಉನ್ಮತ್ತ ; ಹುಚ್ಚೆ : ಪೆತ್ತ ಮಗಳಂ ಮಡದಿಯಾಗಿ 
ಮಾಡಿಕೊಂಡ ಬೊಮ್ಮ ನಂ ಪಾರ್ವರ* ಪೈತ್ಯಗಾರರಾಗಿ ಪೊಗಳುತ್ತಿರ್ಪರ್‌ 
(68೯೬. ೨೮-೨6 ಈ): [ಪೈತ್ಯ + - ಗಾರ (ಆ ಇ ಕಾಲ) 
ಪೈತ್ಯಜ್ವರ (ನಾ). ಪಿತ್ತದಿಂದ ಉಂಟಾದ ಜ್ವರ : ಘೋಡಾಟೋಳಿರಸ 
- * * ಪೈತ್ಯಜ್ವರಕ್ಕೆ ಜೀರಿಗೆಯಲ್ಲಿ ಕೊಡುವುದು (೧ಎ. ೨೬); ಉನ್ಮಾದ 
ರೋಗದವರು, ಪೈತ್ಯಜ್ವರದವರು . ವಿಷದ ರೋಗದವರು, 
ಇವರಿಷ್ಟೂ ವಮನಯೋಗ್ಯರೆಂದರಿವುದು (ಸಳವ್ಮಿ. ೨3): [ಸಂ.) 
ಪೈತ್ಯಾಧಿಕೆ (ನಾ). ಪಿತ್ತವು ಹೆಚ್ಚಾಗಿರುವವಳು : ಪೈತ್ಯುಧಿಕೆಗತಿಕೋಪಂ 
[ ಸಂ. ವೈತ್ಯಾಧಿಕಾ) 


26 


26 


30 


(ಈತ. 0೦-೬): 

ಪೈತ್ರ, " ಪಯಿತ್ರ ` ನೋ. 

ಪೈತ್ರ್ಯ (ಗಂ). ೧. ಪಿತೃಗಳಿಗೆ ಸಂಬಂಧಿಸಿದ, _. ಸೇರಿದ; ಪಿತೃಸಂಬಂಧ 
ವಾದ. (ನಾ). ೨. ಪಿತೃಗಳನ್ನು ಉದ್ದೇಶಿಸಿ, ಅಂಗುಷ್ಕ ಮತ್ತೂ 
ತೋರುಬೆರಳುಗಳ ಮಧ್ಯದಿಂದ ಬಿಡುವ ತೀರ್ಥ : “ಪೈತ್ರಂ-- ಪಿತೃ 
ಸಂಬಂಧವಾದ ತೀರ್ಥವು. ಅಂಗುಷ್ಮಾಂಗುಳ್ಳೋಃ -ಹೆಬ್ಬೆರಳಿಗೂ ಅದರ 
ತರ್ಜನೀ ಬೆರಂಗೂ ಮಧ್ಯದಲ್ಲಿರುತ್ತೆ” (ಸರ್ಮಾಂತಿ. ೨೩೦). ೩. ಹೆಬ್ಬೆರಳಂ 
ಮತ್ತ್ತು ತೋರಂಬೆರಳುಗಳ ನಡುವಿನ ಭಾಗ. [ಸಂ.] 

ಪೈದಲ್‌ (ನಾ). ಕಾಲಾಳುಗಳ ಪಡೆ ; ಪದಾತಿಸೈನ್ಯ : ಇವರ ಸಂಗಡ 
ಭಾರಿ ಫೌಜು, ಕುದುರೆ, ಪೈದಲ್‌ ಸಹಾ, ಕೊಡಗಿನ ಕಡೆಗೆ ರವಾನೆ - 
ಮಾಡಿದ್ದರಿಂದ (ಉಾಶೇಂದ್ರ. a). [ ಹಿಂ. ಷೈದಲ್‌ ] 

ಪೈನೆ " ಬಯನೆ' ನೋ. 

ಪೈಪಾಡು " ಪಯಂಪಾಡು' ನೋ. 


ರ 


ಪೈಪು (ನಾ). ೧. ನಳಿಕೆ; ಕೊಳವೆ : ಮಂಡಿಯು ಈಗಿರುವ ಆಕಾರದ 
ಬದಲು ಮೂರು ಅಂಗುಲದ ಪೈಪಿನ ಹಾಗೆ ಇದ್ದರೆ ಎಷ್ಟೋ ಚೆನ್ನು 
(ನಾಂಗೇ. 99). ೨. ಕೊಳಾಯಿ ; ನಲ್ಲಿ; ನಳ: ಪೈಪುಗಳಿದ್ದ ಪಟ್ಟಣ 
ಗಳಲ್ಲಿ ಮೊದಲಿನಷ್ಟು ಗಿರಾಕಿ ದೊರೆಯದಿದ್ದರೂ ಒಟ್ಟಿನ ಮೇಲೆ ಆವನ 
ಪ್ರಾಪ್ತಿ ಚೆನ್ನಾಗಿಯೇ ಇತ್ತು (ರಾಸಹು. ೨೮. [ « ಇ0- Pipe ] 
ಪೈಪೋಟಿ (ನಾ). ಹಂರುಡು; ಸ್ಪರ್ಧೆ; ಮೇಲಾಟ: ಅವರ 
ಮನೆಯಲ್ಲಿ ನಡೆದ: ಸತಸ್ಯರದಲ್ಲೆಲ್ಲಾ ಒಂದು *ಪೈಪೋಟಿ ಮನೋಭಾವ 
ಕಾಣುತ್ತಿತ್ತು (ಹೂಸ. 006); ಅಲ್ಲಿ ಯಾವಾಗಲೂ ಜನರ ಪೈಪೋಟಿ 
ನಡೆಯುತ್ತಿರುತ್ತದೆ (ಕೊನೇ. ೨೩೮). 
ಪೈಪೋಟಿ ಹಾಕು ಎ ಸ್ವರ್ಧಿಸು ; ಮೇಲಾಟವಾಡು ; ಹುರುಡಿಸು : 
ಗುರು ಅಜಿತಸೇನನ ಕೀರ್ತಿ ಮಂಲ್ಲಿಗೆಯೊಂದಿಗೆ ಪೈಪೋಟಿ ಹಾಕಿತಂತೆ ! 
(ಕಾಸಗಿ, ೬೪). 
(ಪೈ + ಪೋಟಿ. / ತೆಲು. ಪಯಿಪಾಟು, ಪೈಪಾಟು ಎ ವಿಜೃಂಭಣೆ ] 
ಪೈಮಾಯಿಷಿ, ಪೈಮಾಷಿ, ಪೈಮಾಷೆ, ಪೈಮಾಸಿ (ನಾ). ಭೂವಿಂ 
ಯನು ಅಳಿಯಬವಿಕೆ ; ಮೋಜಣಿ ; ಸರ್ವೆ ; ಜವಿಸಾನು ವೈಮಾಯಿಷಿ 
ಯಿಂದ ಬೀಜವರಿಯ ಮೇಲೆ ಕಂದಾಯವನ್ನು ಠರಾವ್‌ . . . ಮಾಡಿದರು 
(ರುಪಾನಂ, 11, ೩೦). ಪೈಮಾಷಿ ಮೋಜಣಿ, ಪೈಮಾಷಿ ( - ಮಾಡುವುನು) 
(Surveying. wove). ಪೈಮಾಪೆ : ಇದು ಈಗಿನ ಪೈಮಾಷೆಯ ಸಾಕಳಿ 
ಅಳತಿಯು (ಕೃ೩ಶ್ರ. ೦೩)- ಪೈಮಾಸಿ ; ೧೮೦೪ ರಲ್ಲಿ ಸೀಮೆ ಪೈಮಾಸಿಯಂ 
ಮಾಡಲು ಮಕಂಜಿಸರದಾರಂ ಲಕ್ಷ್ಮಣರುಯಂವೆರಸು ಕನಕಗಿರಿಗೆ ಬಂದು 
(೪೦8. 111, ೦೪೭); ಒಂದು ಸುಕಳಿ ಅಗಲ ಹಾಗು ಹತ್ತು ಸಾಕಳಿ ಉದ್ದ 
ಅಳೆದರೆ ಈಗಿನ ಪೈದಾಸಿ ಪ್ರಕಾರ ಒಂದು ಎಕರೆ ಆಗುವುದು (ಕ್ಮ ೩ಶ್ರ. ೦೩೯ . 
( *- ಪಾರ. ಪೈಮಾಇಶ್‌, ಪೈಮಾಯಿಶ್‌; ಹಿಂ. ಪೈಮಾಣಇಶ್‌; 
ಮರಾ. ಪೈಮಾಯಷ?", ಪೈಮಾಶೀ, ಪೈಮಾಷೀ ) 
ಪೈಮಾಷಿ 'ಪೈಮಾಯಿಷಿ' ನೋ. 
ಪೈಮಾಷೆ 'ಪೈಮಾಯಿಷಿ' ನೋ. 
ಪೈಮಾಸಿ 'ಪೈಮಾಯಿಷಿ' ನೋ. 
ಪೈಯಿವಸ್ತಿಕೆ (ನಂ). ಪತ್ರವು ಬಂದ ತಾರೀಖಿನ ದಾಖಲೆ : ಶ್ರೀಕೃಷ್ಣ 
ಪೈಯಿವಸ್ತುಕೆ ಚಿತ್ರಭಾನು ಸಂ। ರದ ಉಭಯಾತ್ಮಕ ಪುಷ್ಕ ಬ ೩ 
ಮಂಗ್ಲಳವಾರ (ಮೈ60: ೦೯೩೦, ೪೨-೦೬: 189). 
[*-ಪಾರ. ಪೈವಸ ್ತ ; ಮರಾ. ಪೈವಸ್ತೀ, ಪೈವಸ್ತಾ] 
ಪೈರಣ "ಪೈರಣೆ' ನೋ. 
ಪೈರಣಿ 'ಪೈರಣೆ' ನೋ. 
ಪೈರಣು 'ಪೈರಣೆ' ನೋ. 
ಪೈರಣೆ, ಪೈರಣ, ಪೈರಣಿ, ಪೈರಣು. ಪೈರನ, ಪೈರಾಣ. ಫೇರಣೆ 
(ನಾ). ಸಡಿಲವಾದ ಅಂಗಿ : ಇಕ್ಕಿದ ಕುಂಡಲಯೆಕತಾಯಿ ವೈರಣೆ 
ಸುಕ್ಕುಗುಪ್ಪಸ ಕಿಜುವೆರಲ ಚೊಕ್ಕಮುದ್ರಿಕೆ ಚೆಲ್ವುವೆಶ್ತಿರಲಾಸ್ಥಾನ 
ವೊಕ್ಕನಾ ವಂಂತ್ರಿತಿಲಕನು (ಕುರಾಸಾಂ: ೯-0೦೬); ಇಳೆಯೊಳೆಳಲುವ ಶೋಣ 
ಪೈಠಣೆಯ ಪೈರಣೆಯಂ ಕಳಕಳಿಸೆ (ಶ್ರಶುಕು. 8-೨೬) ; ನರಸೇಂದ್ರನ 
ಪೈರಣೆಯ ಜೋಲ್ಲೆ ಆಗಾತ ಗರುವೆಯರಿರ್ವರೈದಿದರು (ಕಂದಿ. ೨೪೨೬೩). 
ಪೈರಣ : ಮೈಮೇಲೆ ಬಿಳಿದಾದ ಒಂದು ಪೈರಣ; ಅಂಚು ಇಲ್ಲದ ಧೋತರ 
ವನ್ನು ತೀಡಿ ಉಟ್ಟುಕೊಂಡಿದ್ದಾನೆ (ಉದವೈ- ೪). ಪೈರಣಿ : ಲೋಕೇಶ 
ಜಿನನ ಕೊರಳೊಳಿಕ್ಕಿ ಮಾಲೆಯು ಬೇಕಾದ ಪೈರಣಿದೊಡಿಸಿ (ಕಾಕ. ೬-೮9). 
ಪೈರಣು : ಬಿಂದುಮಾಧವನು . . . ಪೈರಣನ್ನು ಕಳೆದು ಬರಿಮೈಯಿಂದ 
ಅಡಿಗೆಮನೆಗೆ ಹೊರಟೆ) (ರರ್ತುಸೆ, 0೭); ಕೋಟು ಟೊಪ್ಪಿಗೆ ತೆಗೆದಿಡಿರಿ, 
ಪೈರಣು ಇರಲಿ (೬೫೪ 60. ಪೈರನ : ಮೈಯಲ್ಲಿ ಒಂದು ಉದ್ದನ್ನ 


ಪೈಪು ೫೮೬೮ ಪೈಲು 


ಪೈರನದ ಮೇಲೆ ಜಾಕೀಟು (ಮುರಾಕಿ. ೪೧). ಪೈರಾಣ : ಧೋತ್ರ, 
ಪೈರಾಣ, ಟೊಪ್ಪಿ _ಎಲ್ಲ ಖಾದಿಬಟ್ಟೆಯದೇ (6%. ಬ). ಫೇರಣೆ; 
ತೊಟ್ಟ ಫೇರಣೆ ಮೇಲುಟ್ಟಿ ದೇವಾಂಗವು ಇಟ್ಟ ಶ್ರೀಭಸಿತ ರುದ್ರಾಕ್ಷೆ 
(ಬಸಶ. ೦-೦೪೩) - 

6 [ ಪಾಠ. ಪೆರಾಹನ್‌, ಪೀರಾಹನ್‌ ; ಹಿಂ. ಪೈರಾಹನ್‌ ಎ ಹೊದಿಕೆ ; 
ಗ:ಜ, ಪಹೇರಣ್‌./ಪ್ರಾ. ಪರಿಹಾಣ./ ಸಂ. ಪರಿಧಾನ] 

ಪೈರನ “ಪೈರಣೆ' ನೋ. 
ಪೈರಾಣ 'ಪೈರಣೆ' ನೋ. 
ಪೈರು "ಪಯಿರ್‌' ನೋ. 

೩39 ಪೈರುದಾರ (ನಾ). ಜವಿಇನನ್ನು ಸಾಗುವಳಿ ಮಾಡುವವನು ; ರೈತ; 
ಕೃಷಿಕ: ನಾಲ್ದೆಸೆಯೊಳಿರ್ಪ ವರ್ತಕ ಪೈರುದಾರ ಗಂದಿಗ ಕೆೊಂಕಣಿಗ 
ವರ್ಜಂತಾದ ಮಹಾನಾಡವರಂ ಬರಿಸಿ (ಕನ್ನ: ೭-೫ ; ಇವನಿಗೆ 
ಶೇಕದಾರನು, ಸಾಗುವಳಿದಾರನು, ಪೈರುದಾರನು ಎಂಬ ಹೆಸರುಂಟು 
(ಳಠಾನಂ. 1೪, ೩೦). [ಪೈರು (--ಪಯಿರ್‌) 4 - ದಾಗ] 

15 ಪೈರೆ (ನಾ). ೧. ದಿನಗೂಲಿಯ ಹಣ. ೨. ದಿನಗೂಲಿ ಕರಾರಿನ ಮೇಲೆ 
ಮಾಡುವ ಕೆಲಸ : ನಮ್ಮ ಕೂಡೆ ಪೈರೆ ಮಾಡ್ತೇನ ಅಂದರ ಕೊಡತೇನಿ 


(6ಕೋಕ- ೪೦) [+ ವ:ರಾ- ಪೈರೇ) 
ಪೈರೆತ್ರ (ನಾ). ಒಂದು ಬಗೆಯ ಸಸ್ಯ: ಪೈರೆತ್ರಂ, ಕ್ರಿಎಿನುಶಹೂವು 
(ಮೈ ಶಗಿ, ೬೫-೦೩೨೪) - ?] 


20 | ಪೈಲವಾನ, ಪಯಿಲ್ವಾನ್‌, ಪಹಿಲವಾನ, ಪಹಿಲ್ವಾನ್‌, ಪೆಹೆಲ್‌ವಾನ್‌. 
ಪೈಲ್ವಾನ್‌ (ನಾ). ಕುಸ್ತಿಯಾಳು ; ಜಟ್ಟಿ; ಮಲ್ಲ : ಮತ್ತೊಂದು 
ಕಡೆಯಲ್ಲಿ ಟಗರು ಕೋಣ ಮೊದಲಾದವುಗಳ ಕಾಳಗವನ್ನೂ ದೊಂಬರು 
ಪೈಲವಾನರು ಮುಂತಾದವರ ಆಟಗಳನ್ನೂ ನೋಡಿ (ಮಹಾನಂ. 1, ೩೬) : 
ಅವನು ಪೈಲವಾನನಂತೆ ಹುರಿಕಟ್ಟಾಗದಿದ್ದರೂ ಆರೋಗ್ಯಕ್ಕೆ ಹೊಂದಿ 

25 ಕೊಂಡು ದುಂಡಗೆ ಬಳಿದಿದ್ದನು (8ಹುಂತ. ೩೦). ಪಯಿಲ್ವಾನ್‌ : ಅವನು 
ಆ ಊರಿನ ಭಾರಿ ಪಯಿಲ್ವಾನ್‌ ಆಗಿದ್ದಾನೆ (ಕಂ). ಪಹಿಲವಾನ : 
ಗ್ರಂಥಕರ್ತನು . . . ೧೫೫ ವರ್ಷದ ಒಬ್ಬ ಬಲಿಷ್ಠನಾದ ಅರಬೀ ಪಹಿಲ 
ವಾನ (ಜಟ್ಟಿ)ನನ್ನು ಸ್ವತಃ ಕಣ್ಮುಟ್ಟ ನೋಡಿರುವ (ಶ್ರಿಹ್ಮತೀ. ೦೯೬); 
ದೊಡ್ಡ ದೊಡ್ಡ ಜಟ್ಟಿಗಳು (ಪಹಿಲಮುನರು) ಇಷ್ಟು ನಿರ್ವಿಕುರಿಗಳೂ 

30 ಶಾಂತರೂ . . . ಬಲವಂತರೊ ಆಗುವ ನಿಜವಾದ ರಹಸ್ಕವು 
ವ್ಯಾಯಾಮವೇ ಸರಿ (್ರ್ರಹ್ಮತೀ- 0೫೭) - ಪಹಿಲ್ವಾನ್‌ : ಕೆಲವು ಪಹಿಲಾನ್‌ 
ಚಿತ್ರಗಳಲ್ಲಿ ಎದೆಯ ಮೇಲೆ ದೊಡ್ಡ ಎರಡು ಕಾವಲಿಗಳಿರುತ್ತವೆ 
(೪48. ೯8). ಪೆಹೆರ್ಲವಾನ್‌ : ನಮ್ಮ ತಾಲೀಮಿನಲ್ಲಿಯ ಪೆಹೆಲ್‌ 
ವಾನ್‌ರನ್ನೆಲ್ಲ ಕೂಡಿಕೊಂಡು, ಒಬ್ಬೊಬ್ಬ ಕಾಫರ*ನನ್ನೂ ಹಿಡಿದು, 

36 | ಗ:ಟಲನ್ನೊತ್ತಿ ಪಡಚಾ ಮಾಡಿಬಿಡುತ್ತಿದ್ದೆ (6೫8. 060), ಪೈಲ್ವಾನ್‌ : 
ಪೈಲ್ವಾನ್‌ ಸುಬ್ಬುವೂ ತೊಡೆ ತಟ್ಟಿ ನಿಂತ (ಛೀನುಕಾ: ೩) ; ನಮ್ಮೆಲ್ಲರ 
ಪೈಲ್ವಾನ್‌ ಆಗಿದ್ದವನು ಹೀಗಾದೆಯಲ್ಲ (ಅತ್ಮಾರ್ಕ. ೪6), 

(ಪಾರ. ಹಿಂ. ಪಹಲವಾನ್‌ ; ವ.ರಾ. ಪಹಿಲವಾನ*, ಪಹೀಲ್ವಾನ್‌, 
ಪೈಲವಾನ್‌] 

«0|ಪೈಲಾ "ಪಯಿಲಾ' ನೋ. 

ಪೈಲಾನಂಬರು "ಪಯಿಲಾನಂಬರು' ನೋ. 
ಪೈಲಿಕೆ (ನಂ). ಒಂದಂ ಬಗೆಯ ಮೂಲಿಕೆ : “ಪೈಲಿಕಾ_-ಅಗುಳುಶುಂಠಿ” 
(tap. 004). (7?) 
ಪೈಲು (ನಾ). (ವಿಶೇಷವಾಗಿ ರತ್ನಗಳ) ಪಾರ್ಶ್ವ; ವಮಂಗ್ಗುಲು: 
46| ಒಂದು ನಕ್ಷತ್ರ ನೂರು ಕಡೆಗೆ ಬೆಳೇನ್ನು ಚೆಲ್ಲುತ್ತದೆ. ಹಾಗೆ ಭಗವಂತನೆ 
ಸೃಬ್ಬಯಲ್ಲಿ ಒಂದೊಂದು ಘಟನೆಗೂ ನೂರೊಂದು ವೈಲುಗಳಿರುತ್ತವೆ 


ಪೈಲ್ವಾನ್‌ 


(4ನುಂ. ೪84); ಕರ್ಮಕುಶಲತೆಯು ಅವನ ವ್ಯಕ್ತಿತ್ವದ ಒಂದು ಪೈಲು 
(ನನ್ಶಳಾ. ೨೩). [4 ಪಾರ. ಹಿಂ. ಪಹ್ಲೂ ; ಮರಾ, 'ಸೈಲೂ, ಪಹಲೂ) 
ಪೈಲ್ವಾನ್‌ :ಪೈಲವುನ' ನೋ. 
ಪೈವಸಿ (ನಾ). ವಾಸ್ತವ್ಯ ; ವಸತಿ: ಇದರ ಮುಂದೆ ವಿಜಾಪುರದಲ್ಲಿ 
ಮುಸಲ್ಮಾನರ ಪೈವಸ್ತಿಯು ಬಿದ್ದದ್ದರ ಪ್ರಮಾಣಗಳು ಇತಿಹಾಸದಲ್ಲಿ 
ಇರುತ್ತವೆ (ಕಳಗ: ೫೩೪). [«-ಪಾರ, ಪೈವಸ್ತ್‌ ; ವರಾ. ಪೈವಸ್ತೀ) 
ಪೈವಸ್ತೆ (ಗು). ಮೂರು ವರ್ಷಗಳ ಹಿಂದಿನ ; (ಮ್ಮಗೆಕ. 1೪, ೬60)- 
[-ಮರಾ. ಪೈವಸ್ತಾ] 
ಪೈಶಂಗಿತ (ನಾ). ನಸುಹಳದಿಬಣ್ಣ : ಪಿರಿದುಂ ಮಾಡಿತ್ತಮರ್ಶೃಪುಕರದ 
ನಯನಕ್ಕಂ ಮನಕ್ಕಂ ಸುರಸ್ತ್ರೀಯರ . , . ಅಧರಮಯುೂಖಾಳಿಯಿಂ 
ದೆತ್ತಲುಂ ಪಾಂಡುರಿತಂ ಪೈಶಂಗಿತಂ ರತಾ ವ್ಯೋಮರಂಗಂ 
ಬೆಡಂಗಂ (ತಂತ್ರಫು-0೨-೭೭೬). [Xe.] 
ಪೈಶಾಚ (ಗು). ೧. ಪಿಶಾಚಿಗೆ ಸಂಬಂಧಿಸಿದ. ೨. ಆಸುರೀಸ ಭಾವದ; 
ಅಮಾನುಷವಾದ. (ನಾ). ೩. ಪಿಶಾಚಿ: ಹಿಂದೆ ರಣದೊಳಭಿಲಾಷೆಯಿಂ 
ಪೈಶಾಚರಂತೆ ಹೆಸದೆ ರಗ ಪಾನಮಂ ಮಾಡಿಯೊಡಲ ಪೋಷಿಸಿದೆ (ಕೈ ಬರಾ. 
೨-೬೩೦). ೪. ಹಿಂದೂವಿವಾಹಪದ್ಧತಿಯ ಎಂಟು ಪ್ರಕಾರಗಳಲ್ಲಿ 
ಒಂದು : "ವಿವಾಹ ' ಪರಾ. ([ಸಂ.] 
ಪೈಶಾಚಕ (ನಾ). ೧. ಷ ಪೈಶಾಚಿಕ ೩: ಹರಂ ಗಿರಿಸುತೆಗೆ ಪೇಟ್ಗಾ 
ಕಥೆಗಳು ಪೈಶಾಚಕಭಾಷೆಯೊಳ೪್‌ ಬೃಹತ್ಯಥೆಗಳಂ ಮಾಡಿ ಪೇಟಕ್ಟೊಡೆ 
(ಶಂಕತಂ ೦೦-೧8). ೨. ಪಿಶಾಚಿ ಹಿಡಿದವನು; ದೆವ್ವ ಮೆಟ್ಟಿ 
ಕೊಂಡವನು: ದಿಗೃ ಮೆ ಪದಂಗೆಟ್ಟಂಗೆ ಪೈಶಾಚಕಂಗೆ ದುರನದೇಶ 
ಮಧಾರ್ಮಿಕಂಗೆ ಕುಮತಂ ತತ್ವಪ್ರಮೂಢಂಗೆ ಬೀಸಿದ ಕಣ್ಮಾಯದ 
ಕುಂಚ ದಂತಿರೆನೆಗಾದತ್ತಾಗಳೇನೆಂಬುದೋ (ಕಾ:ವಂಕೂ. 602). [ಸಂ.] 
ಪೈಶಾಚಿ (ನಾ). ೧. ಪಿಶಾಚಿ: ಪುತ್ರಾಭ್ಯುದಯಮೋಹದ ತಮಸ್ಸು 
ತೀವಿರ್ದ್ಧ ಲೋಭಪೈಶಾಚಿಗೀ ಪರಿಯ ಬಲಿಯಹುದೆಂದು ಮುನ್ನಮಾನ 
ಧಿಯಲಾರದೆ ಹೋದೆ (ಶ್ರೀರಾವಾ. ೦೦೮-೨೨೦). ೨. - ಪೈಶಾಚಿಕ ೩: ಈ 
ದೃಶ್ಯಕಾವ್ಯದಲ್ಲಿ ರಾಜನು ಮುಂತಾದವರುಗಳಿಗೆ ಸಂಸ್ಕೃತಭಾಷೆಯೂ 
ರಾಕ್ಷಸ ಪಿಶಾಚಾದಿಗಳಿಗೆ ಪೈಶಾಚೀ ಮತ್ತು ಚೂಳಿಕಾಪೈಶಾಚೀ 
ಭಾಷೆಯೂ ಚಂಡಾಲಾದಿಗಳಿಗೆ ಅಪ ಪಭ್ರವಿಶಭಾಷೆಯೂ ವ ೈವಹಾರಾರ್ಹವಾಗಿ 
ವಿಹಿತವಾಗಿರುವುದು (ರಾರರ, ೪೩3). [ಸಂ. ಪೈಶಾಚೀ) 
ಪೈಶಾಚಿಕ (ಗು). ೧. ಏಶಾಚಿಗೆ ಸಂಬಂಧಿಸಿದ. ೨. ಆಸುರೀಸ್ವಭಾವದ. 
(ನಾ). ಹಿ. ಪಾ ಕೃತ ಭಾಷೆಗಳಲ್ಲಿ ಒಂದು ; ಗುಡ್ಡ ಗಾಡ:ಜನಾಂಗದ 
ಭಾಷೆ: ಸಂಸ್ಕೃತಂ ಪ್ರಾಕೃತಂ ಜಿಪಭ್ರಂಸಿಕ: ಪೈಸಾಚಿಕಮೆಂಬ ಮೂಡು 
ವರೆಭಾಪೆ ಗಳೊ ಪುಟ್ಟು ವುವೆಲ್ಲಂ ಸರ್ವವಿಷಯಭಾಷಾಜಾಶಿಗಳಕ್ಕುಂ 
(ರಂರೋಂರಿಂ. ೧-೪೬ ವೆ); ಸಂಸ್ಕೃತ ಪ್ರಾಕೃತ ವೈ ಚಿಕ ಮಾಗಧ , , 
ಮಿಶ್ರಾದಿ ಭಾಷುಭೇದಗಳಿಂ ಪ ಲಾಕ್ಷಣಿಕರಪ್ಪ ಕವಿಗಳಿಂ (ನೇಕ, ೨೨೬). 
[ಸಂ, 
ಪೈಶುನ್ಯ (ನಾ). ೧. ಚಾಡಿ ಹೇಳುವಿಕೆ; ಚಾಡಿಕೋರತನ. ೨. 
ವಿಸುಣಂ ಚಾಡಿ; ದೂರು: ಆ ಬಳಿಕ ನೀವು ಮಾಡಿಟ್ಟಿರುವ 
ಪೈಶುನ್ಯದ ಕುಚೇಷ್ಟಿತವನ್ನು ತಿದ್ದುವುದಾಗಲಿ (ಏ೧ಡ. ೭-೦೩). ೩. ದಂಷ್ಟ 
ತನ ; ದಂಗರ೯ಣ. [ಸಂ.7 
ಪೈಶೂನ್ಯ (ನಾ). ೧. ಚಾಡಿ; ದೂರಂ; ಪಿಸಜಣು: ಪರಿವಾದಂ 
ಪೈಶೂನ್ಯ ೦ ಪರಮರಹಸ್ಮಪ್ರಕಾಶಕರಣಂ ಕೂಟಾಕ್ಷರವಿಧಿನಿಕ್ಷೇಪಾದ್ಯಪಹರಣಂ 
ಸತ a 'ಮೆಕ್ಕೂಂ (ತರಮಾ, ೭- ki ೨. ದುಷ್ಟತನ; "ಪೈಶೂನ್ಯ 
ದೂರ ' - ೩. ಚಾಡಿಕೋರ ; ಪಿಸುಣ: ಪ ಬುದ್ಧಿಯ 
೫ pe ನಾ 0 | ಪೋದನೊ ಕೆೊಲುಗು 


೫೮೬೯ 


೩0 


30 


- [35 


45 


ಪೈಸರ 
ಹಗೆ ಪೈಶೂನ್ಯನೆಂದೆನುತ (ಕಣ. ೦೫-೦). 
ಪೈಶೂನ್ಯದೂರ (ನಾ). ದಂಷ್ಟತನವಿಲ್ಲದವನಂ; ದುಗರ೯ಣವಿಲ್ಲದ 
ವನು: ದೇವಾಗ್ರಗಣ್ಯಂ ಶಂಭುಸ್ವಾಮಾಷ್ಟಲಿಂಗಂ ಪ್ರಮಥಪರಿವೃಢಂ 
ಪಾತು ಪೈಶೂನ್ಯದೂರಂ (ತಳಿರ. ೩-೬೬), [ವೈ ಶೂನ್ಯ + ದೂರ] 
ಪೈಷ್ಟಿಕ (ಗು). ೧. ಹಿಟ್ಟಿನಿಂದ ತಯಾರಿಸಿದ; ಪಿಷಸಂಬಂಧವಾದ. 
(ನಾ). ೨. ಹಿಟ್ಟಿನಿಂದ ಮಾಡಿದ ಮಾದಕಪೇಯ : “ ಪೈಷ್ಟಿಕಃ. _ 
ಮದ್ಯ” (ತರಿ. ೦೦೩): [ಸಂ.] 
ಪೈಸ, ಪೈಸಾ. ಪೈಸೆ (ನಾ). ೧. ಒಂದಂ ನಿರ್ದಿಷ್ಟ ಬೆಲೆಯ ತಾಮ್ರದ 
ನಾಣ್ಯ ; ಆಣೆಯ ಮೂರನೆಯ ಒಂದಂ ಅಂಶ ; ಒಂದು ದುಡ್ಡು ; 
ನಾಲ್ಕು ಕಾಸು: ಟೆಂಕೆ ವಿವರ: ಟೆಂಕೆಗೆ ಶೋಡಶ ದುಡ್ಕಂ ಬಿಂಕದಿ ಸಸಿ 
ಗಾಣಿ ನಾಲ್ಕು ಪೈಸಗಳೆಂಟಂ ಪಂಕಜಮಿತ್ರನ ಗಣನೆಗೆ ಭೋಂಕನೆ ತಾಂ 
ಒರಗಾಣಿ ದುಗ್ಗಾಣೆರಡಂ (ಕಾಸರ. ೬-೪). ೨. ಹಣ; ದಂಡ್ಡು : (೪) 
೩. ಒಂದು ರೂಪಾಯಿಯ ನೂರನೆಯ ಒಂದು ಭಾಗ: (೪. 
ಪೈಸಾ: ಪಿ. ಭಟಾರಜಿ ನಿಮಗ ವೈಸಾ ಖೂಬ ಕೊಡ್ತಾವ 
(ಸಕಲಂ. 6). ಪೈಸೆ: ೧. ಚಕ್ರವ ಪರರಿಗೆ ವಿಕ್ರಯ ಮಾಡಲು ಹನ್ನೆರಡೇ 
ಸೆ (ಕ್ಮಳಳಾ. ೪೪). ೩. ಈಗಿನ ದಿನಗಳಲ್ಲಿ ಐವತ್ತು ಪೈಸಿ ಕೆಟ್ಟರೂ 
ಒಂದು ಒಳ್ಳೆಯ ಬಾಳೆಹಣ್ಣು ಸಿಕ್ಕುವುದಿಲ್ಲ (ರೂ). "ಪಾಯ್ಕಿ' ಪರಾ. 
[«- ಹಾರ. ಪೈಸ; ಹಿಂ. ಮರಾ. ವೈಸಾ] 


(ಎಸಂ. ಪ್ರೆ ೈಶುನ್ಶ) 


ಪೈಸರ, ಪಯ್ಸರ. ಪೈಸಾರ (ನಾ). ೧. ಮಲ್ಲಯುದ್ಧದ ಒಂದು 
ಪಟ; ಕುಸ್ತಿಯ ಒಂದು ವರಸೆ: ಗಳಹತ್ತ ಡೊಕ್ಕರ ತಳಮೇಲು 
ಪೈಸರ ಸುಳಿವು ವಂಚನೆ ಪತನದಲಿ . , . ಹೋರಿದರು (ಕಂನೆರಿ. ೨೦-೪೨). 


೮ 
ವಿ. ಯುದ್ಧದಲ್ಲಿ ಬಳಸುವ ಒಂದು ಪಟ್ಟು : ಓಸರದ ಪೈಸರದ 
. ಸಮರವಿಲಾಸಿಗಳು ಸರಕಟಿಸಿ ಕಾದಿದರು (ಕೊರ. ೩೬-೦೦-೨೦). 
೩, ಕಂಗ್ಗು ವುದಂ ; ಕುಸಿ ಬೀಳುವುದು ; ಜೋಲುವುದು : ಮುರಿದ 
ಕಂಗಳ ಮಲಗಿನಲಿ ಪೈಸರದ ಗಾತ್ರದ ಗಾಢವೇದನೆಯುರವಣಿಸೆ ಸೊಂಪಡಗಿ 
ನಿಮಿಷ ಮಹೀಶ ಮೈೈಮಟ್‌ದ (ಕುಕ್ಕಾರ. ೩-95). ೪. ಜಾರುವುದಂ ; 
ಜಾರುವಿಕೆ: ವ್ಯೋಮದೊಳೆಯ್ದುವ ನಿಮಗೆ ಪೈಸರವುಂಟೆ (ಕರತ, ೩-೬೪). 
೫. ಹಿಂದಕ್ಕೆ ಸರಿಯುವುದು ; ಹಿಂಜರಿತ; ಹಿಮ್ಮೆಟ್ಟುವಿಕೆ: ಆಸೆಯ 
ಪೈಸರಂ ಮೆಅಕಿವ ಚೆಲ್ವಂ ದೇವ ನೀದೇಅ ನೋಡಿರೆ (ಅಕಂಫು. ೨-೩೦); 
॥ ಇಲ್ಲಿ 'ಪೈಸರಂ' ಎಂಬದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ 
ರೂಪವಿರಬಹಂದಂ ; ಮನಕೆ ಭೀತಿಯ ಬೆರಕೆಯುಕ್ಳಡೆ ಬಿಟ್ಟು ಕಳೆ ಪೈಸರಕೆ 
ಸಮಯವಿದು (ಕುಕ್ಕಾತ: ೦೩-೫6). ೬. ಹಿಂದಂ ಮಂಂದು ನೋಡುವುದು; 
ಅನುಮಾನ : ಕನ್ನಗಳ್ಳರನಿವರ ಮೊಗದಿ ಪೈಸರವ ಮಾಡದೆ ಎಚಾರಿಸು 
ವುದು (ಸಮ್ಮಕ್‌. ೨-೪೩). ೭. ತಪ್ಪುವುದಂ ; ನುಣುಚಿಕೊಳ್ಳುವುದು : 
ಭಾಷೆ ಪ್ರೆ ಸರಎಲ್ಲ ಓಸರಿಸೆನನ್ಮಕ್ಕೆ ಆಸೆಮಾಡೆನು ಮತ್ತೆ ಭಿನ್ನ ಸುಖಕ್ಕೆ 
(ಮುಹಾರೇ. ಬ. ೩೦-೬೭). ಲೆ. ನಷ್ಟ ; ಹಾನಿ; ಈಸು ಸ X 
ನಿನ್ನ ಹರುಷಕೆ ಪೈ ಸರವದೇನು (ಕುರ್ಮಾಸ. ಓಂಇ. ೦೩-೨೪). ೈಸರಂ 
ಗೊಳ್‌ ' ಪರಾ. ೯. ಇಳಿಜಾರಾದ ಪ್ರದೇಶ ; ಇಳುಕಲು ; KS 
ನಂದನರು ಗಾಸಿಯಾದರು ಗಟ್ಟ ಬೆಟ್ಟ ದ ಫ್ರೈ ಸರದೆೊಳು (ಕುವ್ಮಾ. ot-0t) ; 
ಪಾದವೆಚ್ಚಲ್‌ಕೆ ಪೈಸರ ಪರಾ ಕವಧಾನವೆನಲು (ರರ. ೩೯-೩6); ಅವರು ಒಂದು 
ಬೆಟ್ಟದ ಶಿಖರದ ಅಂಚಿನ ಸಮಾಪದಪೆ ೈಸರದಲ್ಲಿ ನಿಂತಿದ್ದ ರು (ಗಿಂಶಾ. ಏಂ). 


೧೦. ಸೋಲು; ಭಂಗ : ವೈನಹಿಸರಂಚ ಚು ವಾಸಿಗಳ ಪೈ ೈಸರವನೆನ್ನಲಿ 
ಸೂಸಬಾರದೆ  (ಕುಠ್ಕಾಸ. : ೦೨-೨6). ೧೧. “ಸೋರಿಕೆ” (ಇಲ್ದ) ; 
ಪರಿಕಾಲ್ಗಳೇಳ್ಗೆ ದಪ್ಪಿರ್ದೊಡವಆಕೋಳಿಯಂಭೋವಾಟಮಾ ಪೈಸರಮು 


ಮುದಕಸೂತ್ರಕ್ಕೆ ಹರಿಯಾದೊಡೆ ನೀವೆಲ್ಲರಾರ್ದು ಪೊಗಳ್ವಂ 


ತೆಸಗದೊಡೆ ಮಹಾದೇವನೇ ದೇವನೆ ೦ದೆನಲಕ್ಕುಮೇ (ಶನ್ಮಕಾ. ೬-೪೦). 


ಪೈಸರಂಗೊಳ್‌ 


೧೨. ವ್ಯಾಪನೆ ; ಎಸ್ತಾರ ; ಹರಹು : ಪೈಸರಿಸು' ಪರಾ. ೧೩. 
(ಯಂದ್ಧ ದ ಪಟ್ಟಿನಿಂದ ಒದಗಂವ) ರಕ್ಷಣೆ (): ಅಚಲ ಮೂಲ 
ಪೈಸರದ ಬಜ ನಮ್ಮದು ವೀರಸುಭಟಪ್ರ ಚೆಯಮೂಖ್ಯರ ಮಾಡಿ 
(ಕುಕ್ಕಾಕ್‌ ೦-೨೦). ಪಯ್ಸರ: ೩, « ಪಯ್ಸರವೋಗು ' ಪರಾ. 

`ಪಯ್ಸುರಿಸು' ಪರಾ. ೭. ನುಸುಳು ನೆಲೆ ಡಿಳ್ಳಾಯ್ತ ಪಯ್ಲು 
[ಕಾಕಾಂ. ವೈಸ]ರ ಬೆಸುಗೆ ಬಿಗುಹುಳುಕೊತ್ತು ಕಲೆಗಳ ರಸದ ಪಸರವ 
ನೆಆ್‌ಯಬಾರದು ವಿಗಡವಿಟರುಗಳ (ಕುಪ್ಮಾರ- 08-೨8). ಪೈಸಾರ ; 
೧೨. ಬಯಲ ಬಿಡಾರ ಪೈಸಾರದಿಂದೆ ಬಿಟ್ಟಿತು ಬಹುಬಲವಾ (ಸಸಿಂದಳಾ. 
1-4): 

ಪೈಸರವಾಗು, ಪಯ್ಲರವಾಗು - ೧. ಸೋಲಂಂಟಾಗಂ; ಪರಾಭವ 
ವುಂಟಾಗಂ : ಬೀದಿಗಲಹದೊಳೊಮ್ಮೆ ಪೈಸರವಾದಡದು ಪರಿಹರಿಸಿದವರೇ 
ಸೋದರರೆಲಾ (ಕುಣ್ಮಾ: 3೦-೩3). ೨. ಇಲ್ಲವಾಗಂ; ಮರೆಯಾಗಂ : 
ಶೌರ್ಯದ ವಾಸಿ ಪೈಸರವಾಯ$ ರಣದಾವೇಶವಳಿದುದು ಮಗಧಪತಿಗೆ 


(ಕಾಸ. ೨-೦೦೪); ಉಲ ಮನದ ವಾಸಿ ಪಯ್ಗರವಾಯ್ತು ಗೆಲ್ವಾಸೆ 
ಯಡಗಿತು (ಫು. ೨೩-೩೩). (ದೇ. ॥ ತೆಲು. ಪೈಸರ, ಪಯಿಸರ) 
ಪೈಸರಂಗೊಳ್‌, ಪೈಸರಗೊಳ್‌ (ಕ್ರಿ). ೧. ಹಾಳಾಗಂ; ಕೆಡು; 


ವೈ ಸರಂಗೊಳಿಸು-' ಪರಾ. ಪೈಸರಗೊಳ್‌ : ೨. ಅನುಮಾನಿಸು ; 
ಹಿಂದೇಟು ಹಾಕು; ಒಬಂದುಮುಂಡು ನೋಡು : ಕೈಸೇರಿದೊಡವೆ 
ಯೆನುತೆ ಕೊಡಬೇಕೆಂದು ಪೈಸರಗೊಳಬೇಡ ಮನದಿ 4. ೨೬-೩೪): 
[ಪೈಸರ 4 ಕೊಳ್‌] 

ಪೈಸರೆಂಗೊಳಿಸು (ಕ್ರಿಎ. ಹಾಳು ಮಾಡು; ಕೆಡಿಸಂ : ಹಣ್ಣನಿಟ್ಟೊಡೆ 
ಕಾಯಿ ಬಿದ್ದ ತೆಅದಿಂ ನಾನು ಹಣ್ಣಿದಾ ಕಾರ್ಯಮಂ ಪೈಸರಂಗೊಳಿಸಿ 
ಮಸಿವಣ್ಣಮಂ ಮಾಡಿದೆಯಲಾ ಫಾಪಿದೈವವೇ ಎಂದು ಬಸಿಆಂ 
ಹೊಸೆಯುತ (ಸಮ್ಮಳೌ- 8-30)- [ಪೈಸರಂಗೊಳ್‌ 4+ - - ಇಸ್ಕು) 

ಪೈಸರಂಬೋಗು, ಪಯ್ಸರವೋಗು, ಪೈಸರವೋಗು (ಕ್ರಿ). ೧. 
ಜಾರು; ಜಗುಳಂ : ಗತಿ ಸ್ತಂಭಿಸಿ ಪಾದಂ ಪೈಸರಂಬೋ([ಶಾಕಾಂ.ವೋಗಗಿ 
ಎ. ಮೂರ್ಚಿಸುವ ಮಗಳಂ ಪದ್ಮಾವತಿ ಕಂಡು (ಮಲುರ- ಹ. ೦೬೯-೦೮)- 
ವಿ. ಇಲ್ಲವಾಗಂ ; ತೊಲಗು : ಪನ್ನತಿಕೆ ಪೈಸರಂಬೋಗಿ ಮೈಗರೆದು 
ದೇವತ್ವಮುಡುಗಿ ಬಲಗೆಟ್ಟು ನಾಣ್ಣೆಟ್ಟು ನಿಂದು (6ರಾಶ- ೩-5-೩೩). 
ಪಯ್ಸರವೋಗು : ೩. ಜೋಲು; ಕುಸಿಬೀಳಂ ; ಅಸಮಸಾಹಸ 
ತಿವಿದರಮವೂ ದೆಸೆಗೆ ಚೆಲ್ಲಿತು ಕರುಳು ಪಯ್ಸರವೋಗಿ ಖಳ ಕೆಡೆದ 
(18ರ. ೨೨-೨೦). ಪೈಸರವೋಗು ು ದಿ. ಮುಂದೆ ಹೆಜ್ಜೆ ಯನಿಡುತ 
ಪೈಸರವೋಗಿ (ಉುನ್ಮಾಗ- ೩-೦೩). ೨. ಆಶೆ ಪೈಸರವೋಯ್ತು (ಕುನ್ಮಾಅ- 
6-6೬); ಬಿದಿರ್ದುದು ಬಿಂಕಂ ಬೀತುದು ಪರಿ ಪೈಸರವೋದುದು ಪೆಂಪು 
(೩ಡುಕಾ. 3-೩೨). ೪. ತಬ್ಬಿಸಿಕೊಳ್ಳು ; ನಂಣುಚಿಕೊಳ್ಳು : ತಿರುಗಿ 
ಪೈಸರವೋಗಿ ಪವನಜ ಮರಳಿ ತಿವಿದನು ಕೀಚಕನ ಪೇರುರವನು 
(ಕುವ್ಶಾಲಿ- ೩-€೨)- [ಪೈಸರ 4 ಪೋಗ್ಕು (< ಪೋ,)] 

ಪೈಸರಗೊಡು (ಕ್ರಿ). ವಿಸ್ತಾರವಾಗಿಡು ; ಅಗಲವಾಗಿಡು: ಕಾಲ ಪೈಸರ 
ಗೊಟ್ಟು ಸರಪಣಿವಿಡಿದು ಹಿಮ್ಮಾಲಾಗಿ ಪಡೆ ತೆಗೆವಾಗ ತೋಳ ಒಕ್ಕಿಗೆ 


ರಾಯ ನೀಡಿದನುಅ್‌ ಹೊಟ್ಟಿಮೇಲಾಗಿ ಕೆಡೆದರುರ್ವಿಯೊಳು (ರರತ. 
೪೯-೦೦೪) - [ಪೈಸರ 4 ಕೊಡು] 
ಪೈಸರಗೊಳ್‌ « ಪೈಸರಂಗೊಳ್‌ ' ನೋ. 


ಪೈಸರಗೋಲು (ನಾ). ದೊಣ್ಣೆವರಸೆಯಲ್ಲಿ ಬಳಸುವ ಕೋಲು; 
ಉರ ತಗ್ಗಿ ಬಗ್ಗಿ ಕುಪ್ಪಳಿಸಿ ಮೈಸಿರಿಯುಬ್ಬಿ ಭರತಕೋವಿದರಂತೆ ಹೆಣಗಿ 
ಸರಿಬವರಿಯೊಳು ಪೈಸರಗೋಲ ತಿರುಗಿ ಶ್ರೀಕರದ ಸಾದರವ ತೋರಿದರು 


(ಕವತ. 111, ೪೯ ಸಇಂದರಳಪ್ಶ). [ಪೈಸರ 4 ಕೋಲ್ಕು («ಕೋಲ,)] 


೫೮೭೦ 


ಪೈಸರಿಸು 


ಪೈಸರವೋಗು * ಪೈಸರಂಬೋಗು ' ನೋ. 

ಪೈಸರಿಸು, ಪಯಿಸರಿಸು, ಪಯ್ಸರಿಸು (ಕ್ರಿ). ೧. ಕೆಳಕ್ಕೆ ಬೀಳು; ಜಾರು; 
ಜಗುಳು: “ಪೈಸರಿಸಿತೆನಲ್ಕೆ ಜಾಲ್‌ತೆಂದಲ್‌ಗೆ ಬುಧರ” (ಛಾಂ. ೩೫); 
ಸಂಜಯನು ಬರಬರಲು ಕಂಡನು ಕರಿಗಳೊಟ್ಟಿಲನೆ: ಉಳಿದು 
ಪೈಸರಿಸಿ ಮಿದುಳಿನ ಜೋಲು ಜೊಂಡಿನ ತೊರಳೆಯಲಿ ದಡದಡಿಸಿ ಜಾಟುತ 
ಬೀಳುವ (ಕುವ್ಮಾಗ. ೩-5); ಜೋಲುವ ದೋತ್ರ ಪೈಸರಿಸಿದಕ್ಷಮಾಲೆ 
(ಪತ್ರ. ೩-0೬); ವಾದಪಶಾಖೆಯಿಂಂ ಪೈಸರಿಸಿ ಧೊಪ್ಪ ಪಸೆ ಕೆಡದು ಪವನನ 
ಕಾಲು ನೊಂದಿರಲು (ತಿಮ್ಮೇ. ೭-೨೫). ೨. "ಕುಸಿದಂಬೀಳಂ,- ಕೆಡೆ: ಆಧಟ 
ನವನಿಗೆ ಪೈಸರಿಸಿ ಹರಿವದನವನು ನೋಡುತ್ತ ಬಿಟ್ಟನು ನಿಜಕಳೇವರವ 
(8ಠಾಗ- ೩-6-೩). ೩. ಕುಗ್ಗು ; ಕುಂದು; ಕಡಮೆಯಾಗು : ಬರಸು 
ಭಾಷೆಯನಿಂದು ಕರ್ಣನ ಶಿರವುಳಿದು ತಾವರೆಯ ನೆಗೆ ಪೈ ಸರಿಸಿದರೆ . 
ಕಲಿಭಿ. ಮನಯ್ಯನ ಹರಹು ನಿಂದರೆ ಬಳಿಕ ನಿಮ್ಮಯ ತಮ್ಮನಲ್ಲ pe ಳ. 
೦6-೬); ಬೀಸರಂಬೊಂದಿತ್ತು ಮನದೆಸಕಮಾವಗಂ ಪೈಸರಿಸಿತತಿಧೈರ್ಯಂ 
(6ಕಾತ- ೨-೩-೭); ಧೃತಿ ಪೈಸರಿಸುತಾ ನೃಪನೊಡನೆ ತದ್ವಿಪ್ರನಿಂತೆಂದಂ 
(8ಮ್ಮೇ- ೩-$೨)- ೪. ಕ್ಷಯಿಸಂ; ನಾಶವಾಗಂ : ಇರುತಿರುತ ರವಿಸೂನು 
ಗಂಧರ್ವರಲಿ ತನ್ನಯ ಕೀರ್ಶಿಲತೆ ಪೈಸರಿಸಿದಂದವನೈದೆ ಚಿಂತಿಸುತಿರಲು 
ರಟನಿಯಲಿ ತರಣಿ ಕಂದನ ಮೋಹದಿಂದವೆ ಧರೆಗೆ ಬಂದನು (ಕುಂ. ಓಂಇ.- 
೨೩-೩); ಅತ್ಯಂತವಿಷಯಾತುರರಿಗೆ . . . ಕುಲ ಪೈಸರಿಸುವುದು (ಕೀವಂಶ 
೪-೨); ತೇಜದೇಲೆ ಯದು ಪೈಸರಿಸಿತ್ತೆ (ಕಂ. ೦೦-೭೫೩). ೫. ಹಿ೦ಜರಿ; 
ಹಿವೆ್ಮ್ಮಿಟ್ಬ್ಬು : ಸಿಗೆ ಸಿಡೆದಾ ನಕುಲ ಪೈಸರಿಸಿದನು (ಕುವ್ಮಾಗ- ೨-೩೩); 
ವೀರಹನುಮನ ಮುಜಕಿಯ ಹೊಕ್ಕುದು ಭೂರಿವಾನರಸೇನೆ ಪೈಸರಿಸಿ 


(ತೊರರಾ- ೬-೩೨-೮); ಲೆ ಸುರಾರಿಗಳಿಮ್ಮ ದೆಸೆಯಿಂಂ ಪೈಸರಿಸುವವರಲ್ಲ 
(ಉರಕಾ- ೩-೨೬). ೬. ತೊಲಗಂ ; ದೂರ ಸದರಿ: “ಪೈಸರಿಸಿತೆನಲೈ 


ಪೋದುದಂು” (ಶತು. ೦೨೬-೦೬೪); ಬೀಸುವ ಗಾಳಿಗೊಯ್ಯನೆ ಪೈಸರಿಸುವ 
ರಾಸಿಮುಗಿಲ ತೆಅನಂತೆ (68. ೦೩-೬೯೪); ಎರಡುಘಳಿಗೆಯ ಮೆ:ಲಾ ಕಾಂತೆ 
ನಿದ್ರೆ ಪೈಸರಿಸಿ ಮೈಮುುರಿದೆದ್ದಳು (ಕರಕ. ೪೦-೦೬೬). ೭. ಹಿಂದಿರುಗು ; 
ವಾಪಸ್ಸುಗು : ಪೈಸರಿಸುವುದು ಬಂದ ಬಳಿವಿಡಿದು (ಕುಠ್ಶಾಉ- ೩-೦೩) ; 
ಪ್ರರವ ಹೊಲವಂಟುರಗಪಶಿ _ಪೈಸರಿಸಿದನು ಯವನೇಶನೈತರೆ (9.ಗ- 
೪-06-೨೬). ೮. ಮರೆಯಾಗು ; ಕಾಣದಾಗು : ಅತುಳಮೋಹಮದೋ 
ಸರಿಸಲ್‌ ಥಳಥಳಪ್ಪ ವಿಮಲಾತ್ಮನವೋಲ್‌ ಪೈಸರಿಸಲಿಂದ್ರ ಜಾಲಕಮಾ 
ಸನ್ಮುನಿಯೊರ್ವನೊಪ್ಪಲು (ಉದ್ಮಟ- ೩-೪೬). ೯. ಪಕ್ಕಕ್ಕೆ ಸರಿ; ಓರೆ 
ಯಾಗು : ಬಿಗಿದು ತೊಟ್ಟ ಕಂಚುಕಮಿನಿತು ಪೈಸರಿಸೆ ನಿಬಿಡಕುಚಮಿಟ್ಟಿ 
ಸಲ್‌ ನಸುದೋರೆ . . . ಗಟ್ಟೆವಾಳ್ತಿ ಯರೆಸೆದರು (ಕತುಫು, ೦-೩-30) - 
೧೦. ಸಡಿಲವಾಗು; ಅಳ್ಳೆಕವಾಗು : ನಿಯ ಬಿಗಿ ಪೈಸರಿಸೆ (ಕ್ಮ ಎರಾ. 
೦೦-೦೪) - ೧೧. ಬಡಂ; ವರ್ಜಸು; ತ್ಯಜಿಸು: ಆ ಸುತಲ ಖಾನನ 
ಕರೆದುಕೊಂಬಾಸುರಕೃತ್ಯ ಬೇಡೆಮಗೆ ಪೈಸರಿಸುವುದದನು (ಕುರಾಸಾಂ- 
೦೯-೦೩೮) ; ಆದಿಶೈ ವಾಚರಣೆಯಿಂ ಮುಕ್ತಿವನಿತೆಯೊಳಗಾದರದೆ ಸುಖ 
ಮಿರ್ಪೆದಂ ಪೈಸರಿಸಿಯರ್ಹತೆ ನೋದಿತಾಚಾರದೊಳ A ರ್ತಿಸುತೆವಿದ್ಮಾಂಗನಾ 
ಸಂಗದಿಂದಿರ್ಪದು ಹಾದರಮದಲ್ಲವೇ (ಶಾಸೋಫು- ೯-೦೦೩). ೧೨. ಕೆಡು: 
ಹಾಳಾಗು : ಹೇಸದರಿಭೂಪಾಲರನು ನಿಶ್ಮೇಷವೆನಿಸುವುದಲ್ಲದಿರ್ದೊಡೆ 
ಪೈಸರಿಸುವುದು ರಾಜಕಾರ್ಯವಿದು (ಕುಪ್ಠಾ- 6-9೬). ೧೩. ಸಿಡಿ; 
ಚಿಮ್ಮು : ಪೊಂಗೇವಗೆಯ ಕಿಜಟ್‌ಯ ಗಆಶಗಳಿಂ ಪೈಸರಿಒದ ಅಲರ್ಪುಡಿಗಳಿಂ 
(6ೇವಡ. ೨೭-೨೭) ; ಪೈಸರಿಸಿ ಭೂತ್ಮರಿಪ ಕಿಡಿ ನಿಶ್ವಾಸದುರಿ ಭುನಿಭುಗಿಲೆ 
ನುತ ಪೆಡೆಸಾಸಿರವ ಪಸರಿಸುತ ಪವನನ ಕರೆದನಾಹವಕೆ (ಆನಂರಾ. 
0-೬-೨೩). ೧೪. ಹರಡು ; ವಿಶಾಲವಾಗಿಸು ; ಹರಹು : ಉಜುಗಿತು 
ಬ್ರಹ್ಮಾಂಡವೆನೆ ಖಗರಾಜ ಕಿಳ್ಳಲ್‌ಯನೊಯ್ಯನೆ ಪೈಸರಿಸೆ (ಮೋಹತ 


ಪೈಸಾ 


೬೩೬೨೬೨) ; ಸದಮಲಸರ್ವಜ್ಞ ನಿಂದು ನಿಟ್ಟಿಸೆ ವಿಶಾರದ ಗಳಯನು 
ಪೈಸರಿಸೆ ಮದವಕ್ಕಳಿಳಿದರು (ನೋಠಕ. ೪೨-8): ೧೫. ಹರಡಿಕೆಎಳ್ಳು; 
ಎಸ್ತಾರಗೊಳ್ಳು : ತೆರೆತೆರೆಗೊಂಡು ಜಾರುತ ಪೈಸ೦ಸುತ ಸಿರ ಮುಖ 
ಕಂಠ ವಕ್ಷಕ್ಕೆ ಪರಿದು ಜಠರ ೪ಟಿಯೂರುಗಳಿಗಿಳಿತಂದು ಚರಣದಿಂದಂಗಣ 
ತುಂಬಿ (ಗೂಮ್ಮತ- ೭-೨೨೨). ೧೬. (?) : ಆ ಸಮಾಪದೆ ಸುಂಡಿಲ 
ಗಳೆೊಳು ಪೈಸರಿಸಿ ಸುಂಡಿಲುಗಳಿಟ್ಟು ವಿಲಾಸದಿಂ ವತ್ತರಿಸಿ ನೂಂಕುತೆ 
ಬ್ರಹ್ಮೇತಂಗೈದು ವಾಸದಿಂ ಪೂರ್ವಾನೆಗಳದಿಂ ಎದೋಸಪದೊಪ್ಪಿದುದು 
ಬರುತಿಹ ಭೂಸುರೋತ್ತಮರುಗಳಿಗಂ ಭಯವಿತಾವುತೇಳೆಯಲಿ (ಕಾಠೇಶು- 
೬೦-೦೪. ಪಯಿಸರಿಸು ; ೧೭. ತಪ ಬಸಿಕೊಳ್ಳು ಸ ನುಣುಚಿಕೊಳು ಗೃ: 
ದೊರೆಗಳ ಹಿಂದೆ ದೊರೆ ಪಯಿ[ ಶಾಕಾಂ- ಪೈ] ಸರಿಸಿತಲ್ಲಿಯದಲ್ಲಿ ಭೀಮನ 
ಹೊಯ್ದ ಹೋರಟೆಗೆ (ಕುಠ್ಮಾಕ- ೦೩-೩೬). ಪಯ್ಸರಿಸು : ೧. ಕುಚ 
ಯುಗಂ ವರನಿತಂಬಂ ಕದಕೃದಿಸೆ ಮೇಲುದ ನಿಜಕಿಗಳಿರದೆ ಪಯ್ಸರಿಸೆ 
(ಕೆಲಪು- ೧೭. ಬಾಹುಗಳಿಂದೆ ಕಂಠಮಂ ತೊಡರೆ ಕುನುಂಗಿ 
ಪಯ್ಲರಿಪ ಬಿನ್ನಣವೊಪ್ಪೆ ಕಡಂಗಿ ಕುದಿದರ* (6ಂಕಂ- ೪-೭೩). 
[ಪೈಸರ + - ಇಸ್ಕು) 


2-04) ಆ 


ಪೈಸಾ “ಪೈಸ > ಮೋ. 
ಪೈಸಾರ -" ಪೈಸರ' ನೋ 
ಪೈಸೆ :ಪೈಸ' ನೋ. 
ಪೊಂ "ಪೊನ್‌' ನೋ. 


ಪೊಂಕ (ನಾ). ೦. ಗರ್ವ ; ಅಹಂಕಾರ : ಅಲರ್ದರೆಗಳಿಗೆಯೆ ಜಾದಿಯ 
ಮಲೆಪುಂ ಮಲ್ಲಿಗೆಯ ಪೊಂಕಮುಂ ಬಟಕಿಕವನಾರ್‌ ತಲೆಯೊಳ್‌ ತಾಳ್ತುವರ್‌ 
(ಅರಫು. ೦೦-೧೧5) ; ಪಂಕಜನಂದನ ದಾನವಾರಿ ರುದ್ರರ್‌ ಪೊಂಕದ ಬೋಳೆ 
ಯರಂದಿಕುರಣಾಂಗರ" ಬಿಂಕದ ಮೂವರಿವರ್ಗೆ ಬೀಜವಿತಾಶಂ (ಹಾಲಾಸ್ಕ 
ಪೊಂಮಿಟಿದು ಎನ್ನ ಕೆಳೆಯ ನೆರೆದಪೆನ್‌ 
(ವಿದ್ಮಶ್ರ. ೦೨-೨೩೪). ವಿ. ಉಬ್ಬಿ ; ಉತ್ಸುಹ ; ಸಂಭ್ರಮ 4 
ಪಂಕರುಹಸಖನುಮುದಯಿಸೆ ಪೊಂ[ 2920. ಕೊಂ, ಬಿಂ]ಕದೆ ಬಂದೊಡ್ಡಿ 
ನಿಂದುವೆರಡುಂ ಪಡೆಗಳ (ನೇಮಿಫು- ೦೨-೦೦೦) ; ಶಂಕೆಯಿಲ್ಲದೆ ಬದಿಯಲಿ 
ಬಂದು ನಿಂತರ ಪೊಂಕದಲಿ ನಲಿದಾಡುವನವನ್ನಾ 
ಮುನೀಂದ್ರದೇ ವತಾಸಂಕುಳಮೊಲ್ಲೂ 
ಸೇಸೆಯಂ ಪೊಂಕಮದಾಂಗೆ ಸೂಸಿದ (ಹಂಸ: 
೩: ಸೊಗಸು; ಶೋಭೆ : ಕಂಕಣರುಣತ್ಕಾ ರಕಿಂಕಿಣೀಟಲರವದ ಪೊಂಕ 
ಮೇರ್ಪಡಲು ವಿಖಾನಾಂಕನೋಜೆಯ ಬೆಡಗ ಸೋಂಕಿಸುತ ವಿಟತತಿಗೆ 
ಬಾವನ್ನವನ್ನರೆವ ನಲವು ಚೆಲುನಾಗಿರ್ದುದು (ಕೆಂಕಾರಾ. ೦-೪-೨೦). 
[ ಎಪೊಂಗು, ./ತಮಿ. ಪೊಜ್ಯ. ಪೊಕ್ಕ ; ಮಲ. ಪೊಕ್ಕ ; ತೇಳು. ತೆಲು. 
ಪೊಂಕ) 
ಪೊಂಕಂಗಿಡಿಸು (ಕ್ರಿ). ಗರ್ವಭಂಗಮಾಡು : ಶಿತಾಸ್ತ್ರಂಗಳ” ಪೊಂ[ಕ])0ಗಿ 
[ಶಾ9೦, ಪೊಂಖಂಗಿ, ಪೋಗಂಕಿ)ಡಿಸೆ ಸುಗಿದಂ ಭಾರ್ಗವನಿದೇಂ ಪ್ರತಿಜ್ಞಾ 
ಗಾಂಗೇಯಂಗದಿರದಿದಿರ್ನಿಲ್ವನ್ನೆರೊಳರೇ 
ಪ್ರವಣರರೆಬರ್‌ ಬರ್ಪಿನಂ 


೦- ೦೩-೨೬) ; ಬಂದು 


(ಫುರಂದ- ೫-೦೩೦-೨) ; 
ಭಕ್ತಿರಸಪೂರಣದಿಂದೆ ಪರಸುತ್ತೆ 


0-0೬-೬೦) - 


(ಶಂಶಥಾ- ೧-60) ; ಕಿಂಕುರ್ವಾಣ 

ಕಾದು ತನ್ನಂ ಬಿಂಕಂ ಪೊಂಕಂಗಿಡಿಸೆ 
ನನೆವಿಲ್ಲಾತನಂ ತೊಟ್ಟ ದಿವ್ಯಾಲಂಕಾರಗಳ" ನಯನಸುಖಮಂ ನೀಡೆ 
(ಶಂರಾಮಾ, ೭-೧೩೦). [ಪೊಂಕಂಗಿಡು ( ಆ ಪೊಂಕಂಗೆಡು) 4 - ಇಸ್ಕು] 

ಹೊಂಕಂಗಿಡು 'ಪೊಂಕಂಗೆಡು' ನೋ. 

ಪೊಂಕಂಗೆಡು, ಪೊಂಕಂಗಿಡು (ಕ್ರಿ). ಗರ್ವಭಂಗವಾಗು ; ಸೊಕ್ಕಿಳಿ: 
ಪೊಂಕಮುಳ್ಳೆವರ್‌ ಪೊಂಕಂಗೆಟ್ಟೊಡೆ (ರರ್ಮಾನ್ಮ, ೧೩-೩೩). ಪೊಂಕಂ 
ಗಿಡು: ಅಂಕದ ನರೇಂದ್ರತನಯರು ಪೊಂಕಂಗಿಡೆ ಜನದ ನೆರವಿ ಬಾಯಂ 
ಬಿಡೆ... ಕೊಂಡುದರ್ಜುನನ ಶರೆಂ (ರಂಹರಿ. ೦೦-೦೩). [ಪೊಂಕ -- ಕೆಡು] 


೫೮೭೧ 


ಶ್ರ 
೦ 


20 


25 


30 


ಲು 


49 


ಪೊಂಗಟ್ಟಿಗೆ 


ಪೊಂಕ್ನು, 'ಪೊಂಗ್ಳ್ಕು' ನೋ. 

ಪೊಂಕ್ಕು "ಪೊಂಗ್ಗು' ನೋ. 

ಪೊಂಕುಂದ, ಪೊಕ್ಕುಂದ, ಹೊಂಕುಂದ (ನಾ). ಒಂದು ಊರಿನ 
ಹೆ'ಸರಂ; p ಈಗಿನ ಕೋಲಾರಜಿಲ್ಲೆಯ ಬೌರಿಂಗ್‌ಪೇಟೆ ತಾಲ್ಲೂಕಿನ 
ಹನಕುಂಡ : ಶ್ರೀಮಾಧವಮುತ್ತರಸರ್‌ ... ಆವನ್ಶನಾಡು ಮೂವತ್ತುಂ 
ಪೊಂಕುನ್ಹ ಪನ್ನೆರಡುಮಾಲುತ್ತೂ[ವಿ]ರೆ (ಎಳ. ಸ, ಶೌಂಂಗ್‌, ೦೩ ೨; 
ಸು. 890) ; ಐ ಇದಂ ಪೊಂಕುಂದ' ಎಂಬುದರ ಅಪಲಿಖಿತ ; ಸ್ವಸ್ತಿಶ್ರೀ 
ದಿಲೀಪಯ್ಮಂ ಪ್ರಿಧುವೀರಾಜ್ಯಂಗೆಯ್ಯತ್ತಿರೆ ಪೊಂಕುನ್ಮದ ತುಟುಗೊಳೆ ... 
ಕಾದಿ ಸತ್ತು ಸಗ್ಗಿಯಾದನ್‌ (ಕ್ಕೂಃಂ- ೦೯೩೦, 6-೨; 1) - ಪೊಕ್ಕುಂದ: 
ಪೊಕ್ಕುನ್ನದ ತುಟುಗೊಳೆ ಕೊಂಗಮಂಗಲದ ಮೇದಯ್ಯ ಕಾದಿ ಸತ್ತು 


ಸಗ್ಗೆಯ್ಕದ (ಎಳ. ಸ, ರ9ರಂಗ್‌. ೪೦-೨; ಸು. 950)- ಹೊಂಕುಂದ : 
ಸ್ವಸ್ತಿಶ್ರೀಮತು  ಪಲ್ಲವಾಸ್ವಯಪ್ರದೀಪಕಮ* ಕುಮಾಶಮ ಮಾಟಿ 
ದೇವರಸರುಮ - ರಾಜಾಧ್ಯಕ್ಷ ವಾಮನಕ್ರವೀತರುಮ್‌ ಹೊಳಲೆ 


ಕೆಟ್‌ನಾಡುಮಮ* ಹೊಂಕುನ್ಹಮೂವತ್ತುಮಮು್‌ ದುಷ್ಟನಿಗ್ರಹ ಶಿಷ್ಟ 
ಪ್ರತಿಪಾಳನೆಯಿನಾಳುತ್ತವಿಂರ್ದ್ಹು (ಎಕ. ೫1, ಕತ್ರರು- ೨೩-೨೦ ; 1205): 
[ಪೊಂ ( ೬ ಪೊನ್‌) + ಕುಂದ್ಕ? 
ಪೊಂಗ್ಯ (ನಾ). ಧೈರ್ಯಶಾಲಿ; ದಿಟ್ಟ “ಚೆನ್ನಪೊಂಗ' ಪರಾ. 
[ಪೊ:ಗ್ಳು + - ಅ] 

ಪೊಂಗ್ಕ :ಪೊಂಗಯಿ' ನೋ. 

ಪೊಂಗಂಟೆ, ಹೊಂಗಂಟೆ (ನಾ). ಚಿನ್ನದ ಗಂಟೆ : ವಿಳಸದ್ರುದ್ರಾಕ್ಷಮಾಲಾ 
ಭರಣದೆ ಕೊರಲೊಳ್ತಳ್ತ ಪೊಂ[ಶಾಣಂ. ಹೆ೧೦]ಗಂಚಿಯಿಂ . . . ಎಸೆವ 
ಪೇರೆಳ್ತುಗಳ್‌ (ವೃತಏ- ೩6-೬೯) ; ಬಾಳದೊಳ್‌ ಬಂಧಿಸಿದ ಜಲ್ಲಿ ಪೊಂಗಟ್ಟೆ 
£ ೦ಟೆ 3 ಗಳ ದೇಳದಿಂ ಸೊಗಸಾಂತ ಬೆಂಡುವೂವ್ಗಳನು ಮಿಗೆ ಢಾಳಿಸುವ 
ಪುಲಿವಾಲಗಳನಾಂತ ತುಳಿಲಾಳ್ಗಳು (ಘೋರಾಸು. ೭-೦೦). ಹೊಂಗಂಟೆ : 
ಹಯನಿಕರ . . . ಹೊತ್ತುವು ರುುಡಿವ ಹೊಂಗಂಟೆಯ ವಿಡಾಯವರೂಥ 
ವನು (ಕುನ್ಮಾಳೀ. ೪-೯೨) ; ಹೊಂಗಂಟಿ ಹೊಮ್ಮೇಳದ ಕಠಾರಿಗಳು . . . 
ಒದವಿತೊಗ್ಗಿನಲಿ (ಮೋಹಕ. ೦೯.೦೦) - [ಪೊಂ( ಎ ಪೊನ್‌) # ಗಂಟೆ] 

ಪೊಂಗಂಬ (ನಾ). ಚಿನ್ನದಿಂದ ಮಾಡಿದ ಕಂಬ; ಬಂಗಾರದ ಕಂಬ: 
ವರತನು ಪೊಂಗಂಬವಾಸೆ ವೊಲ್ಲು ಟ್ವಂಬರದ ಸೆಅಗು ಪಟವಾಗೆ ಅರಲ್ಲಣ್ಣು 
ಮಾನಾಗೆ ಬಂದರು ಪೆಣ್ಗಳು ಸ್ಮರನ ಪತಾಕೆಯೆಂಬಂತೆ (ರಂಪ್ರ ೫30 - 
೦೨೨೦೫೪). (ಪೊಂ ( «ಎ ಪೊನ್‌) 4 ಕಂಬ್ಮ ( ಇ ಕಂಭ) ) 

ಪೊಂಗಜೆ (ನಂ). ಬಂಗಾರದ ಗದೆ: ಪಾಣುಂಬಳೆ ಸಂಕು ಪೊಂಗಜೆ 
ಬಿಗುರ್ಪಿನ ಬೀಯಮರಲ್ಲ ಪೇರುರಂ (೬ಕ- ೩-೪೪) - 

[ಪೊಂ ( ಎ ಪೊನ್‌) -. ಗಜೆ] 

ಪೊಂಗಟ್ಟಿ, ಪೊಂಘಟ್ಟಿ (ನಾ). ಬಂಗಾರದ ಗಟ್ಟಿ.-ತುಂಡು: ಸುರ 
ಶೈಲಂ ಪೂಟ್ತಿ ಪೊಸಗಟ್ಟಿ [ಶಾಕಾಂ- ಬುಟ್ಟಿ]ವೊಲಿರೆ . . . ಜಗದ್ವಾ ಕಿಯಾ 
ದತ್ತಿಯುದ್ಧೋದ್ಧುರತತ್ಸೇನಾದ್ವಯಾಭ್ಯುಚ್ಚಲನದಳದಿಳೋತ್ಪಾಪಾಂಸು 
ಪ್ರತಾನ೦ (ಕಂದ್ರಪು. ೦೦-೬೬; ಕಾವೃಸಿಾ. ೪೬೦ ನೋ). ಪೊಂಫಟ್ಟಿ: 
ಕೆಸಖಕೊಳಗಬ್ಬಂ ಕಲ್ಲೊಳು ಮಿಸುಗುವ ಪೊಂಘಟ್ಟಿ ಪೋಲದಂಶಾ 
ಛೆ:ಡೆಯಂ ವಸುಧಾಸೇವ್ಯಂ ಕ್ಷೀರಂ ಪಸುವಿನ ತನುವಿನೊಳೆ ಪುಟ್ಟಿ 
ಪೋಲದು ತನುವಂ (ಶಸಾರ. ೨೯೬)” [ಪೊಂ ( ಎ ಪೊನ್‌) * ಗಟ್ಟಿ] 

ಪೊಂಗಟ್ಟಿಗೆ, ಹೊಂಗಟ್ಟಿಗೆ (ನಾ) - ಚಿನ್ನದ ಕೋಲು ; ಹಡಪ ಕಾಳಾಂಜಿ 
ಪೊಂಗಟ್ಟಿಗೆ ಕಂಚು ಕನ್ನಡಿ ಗಿಂಡಿ ಬಿಜ್ಜಣಿಗೆಗಳ ಒಡಿದೂಳಿಗಗೈವ ಬಿಂಕ 
ಗಾತಿಯರಾ ಪೊಡವಿಯಾಣ್ಮನ ಪೊದ್ದಿಹರು (ಹ09- ೦-೦೬) - ಹೊಂಗಟ್ಟಿಗೆ : 
ಹರುಷದಲಿ ನೃಪ ಹೊಂಗಟ್ಟಿಗೆಯ ಚರರಿಂದಲಾ ಮುನಮುಟ್ಟಿದಾಪ್ತರ 
ಕರೆಸಿ (ತೊರಂಾ. ೨-೧-೦೦). (ಪೊಂ (ಆ ಪೊನ್‌) + ಕಟ್ಟಿಗೆ] 


ಸೊಂಗಡಗ 


ಪೊಂಗಡಗ, ಹೊಂಗಡಗ, (ನಾ). ಬಂಗಾರದ ಕಡಗ: ಬೇಸರಿಂದೆಡಗ 
ಯ್ಕೊಳ್‌ ಪಿಡಿದಾಂತು ಪೊಂಗಡಗವೊಂದಂ...ರಂಜಿಪನಿವಂ ತೇಜೋನ್ವಿತಂ 
ಭೂಮಿಪಂ (ಕಾಳುಂತ. ೪-೦೩೭). ಹೆೊಂಗಡಗ : ಹೊಂಗಡಗದ ಲಿಂಗ 
ವಂತೆಗೆ ತೋಳಬಂದಿಯ ಬಾಲಕಿಗೆ .. . ರಕ್ಷಣಾರ್ಥಂ ತಂದೆ ನಿಯಾಮಿಸಿ 
ಕೊಟ್ಟ - - - ಷೋಡಶಸಹಸ್ರವಿಳಾಸಿನಿಯರ್ವೆರಸು  (ಗ0ಕ. ೩-೯೦ ಕ); 
ಹೊಂಗಡಗದ ಲಿಂಗವಂತಂ ಉಡೆವಣಿಯ ದಿಗಂಬರೆಂ ಗೆಜ್ಜೆಗಳ ಸಜ್ಜನನೆನಿಪ 
ಸಿದ್ಧರಸಂ . , : ಭೋಂಕನೆದ್ದು (64ರ. ೦2-002) - 

[ಪೊಂ (ಪೊನ್‌) 4 ಕಡಗ್ಗ] 

ಪೊಂಗಡಲು, ಹೊಂಗಡಲು (ನಾ). ಚಿನ್ನದ ಬಣ್ಣದ ಸಮಃದ್ರ ; 
ಹೊಂಬಣ್ಣದ ಕಡಲು : ಪೊಂಗಡಲ ನುಣ್ಣೆರೆಗಳ ಬಿಣ್ಬಿನ ಮೆಲ್ಜೆರಳ್ಳೆಯ 
ಗಾಂಭೀರ್ಯದಿಂದ ಚಳಚಳಿಸುತ್ತ (ಮುಂತ್ರತ. 66-0೭). ಹೊಂಗಡಲು : 
ಪಡುವಣ ಹೊೊಂಗಡಲಿನಲ್ಲಿ ಮಾಯಲಿಳಿದಿರುವ ಮುಳುಗುನೇಸರು (ಏರುಕ್ಶೆ- 
೦೨೪ ; ಬಾಗೆಳತಿ, ನನ್ನೊಡನೆ ಗಗನದಂಚಿಗೆ ರವಿ ಮೂಡುವ ಹೊಂಗಡಲಿನ 
ಮಿಂಚು ಹೊಂಚಿಗೆ! (ಆ0ಹೂ. ೪೩) - 

[ಪೊಂ (ಫೊನ್‌) 4. ಕಡಲು (- ಕಡಲ) ) 

ಪೊಂಗಣಿ (ನಾ). ಚಿನ್ನದ ಗಣಿ: ಬೆಳಗೆಯ್ಕಿಂ ಪೊಗಣಿಯಿಂ ಘಖತರುವಿ 
ದೊಳ್ಳೆಯಂಗಳಿಂ ಕುಸುಮುರಜಾನಿಳನಿಂ ಪಗರೆಯ ಪರಿಯಂಂ ತಳರದ ಏರಿ 
ಬಲ್ಲಣುಂದೆನಾಳ್ಕೆಸೆದಿಕರ್ಶ್ಯು ೦ (739೩. 1X-i, ೨೪9-0೦೫; 1147): 

[ಪೊಂ (೮ ಪೊನ)..- ಗಣ್ಳಿ (ಣೈ) 

ಪೊಂಗಣೆ, ಹೊಂಗಣೆ (ನಾ). ಚಿನ್ನದ ಬಾಣ: ಮಕರಾಂಕಮಂಡಿತ 
ಪೊಂಗಣೆಗಳ್ಲೆ. ಮಾಕ್ತೀಮಾಂಟಿಯ ಸಾರ್ಚಿದೇತೆ ನಖಚಕ್ರದರ್ಶದಿಂ 
ಬೆರಲ್ಗಳೊಪ್ಪಿರ್ದುವು (ೋಶಕ. ೨೩-೧೪). ಹೊಂಗಣೆ : ಹೊಳಕಿಸಿದ 
ಹೊಂಗಣೆಯ ಶರಧಿಯ ತುಳುಕಿಸಿದೆ (6008. ೨೦-೩). 

[ಪೊಂ (ಎಪೊನ್‌) + ₹ಣೆ] 

ಪೊಂಗದ : (ನಾ). ಚಿನ್ನದ ಕದ: ಸೋಮೇಶ ನೀಂ ತೆಗಿಸೀ ಬಾಗಿಲ 
ಪೊಂಗದಂಗಳನೆನುತ್ತಂದೋಹಿಲಂ ಕೂಗಿದಂ (ಉದ್ಯಟ, 00-೩೦) ; ನವ 
ಪುಷ್ಕರುಂಗಾಳಿಯಿಂ ಸಮೆದ ಬಾಗಿಲ್‌ ಪೊಂಗದಂಗಳಿಂ ಪೇಳಲಚ್ಚರಿಯಾದು 
ದರಮನೆ (30. ೩-೪6)- [ಪೊಂ (ಪೊನ್‌) 4 ಕದ (“ಕದವು) ] 

ಪೊಂಗದಳಿ, ಹೊಂಗದಳಿ (ನಾ). ಒಂದು ಬಗೆಯ ಬಾಳೆ; ಹೊಂಬಾಳಿ: 
ತಾವುರಸಜನು ನಿರ್ಮಿಸಿದ ಪೊಂಗದಳಿಯೊ ವಾಮಲೋಚನೆಯ ತೊಡೆ 
ಗಳೊ (ಆರ್ಥ. ೨-೨೨); ಪೊಂಗದಳಿಸ್ತಂಭಂಗಳಂ ನೆರೆ ಗೋಲಿಪಾ ಪೊಳೆವ 
ನುಣ್ಣೊಡೆಯುುಗಳಂ (ತತೋ. ೩-೦೩). ಹೊಂಗದಳಿ : "“"ಗೌರಿಕಃ 
ನೀರಿಪ್ಲೆ, ಹೊಂಗದಳಿ'' (೬ತ೦- 8೨) ; ಹೊಂಗದಳಿಯ ಕೋಮಲಪತ್ರ 
ವೀಜನದಂಗನೆ ಮೆಆ*ದಕೊತ್ತಿನಲಿ (ಲೋಹಕ.- ೩-೩೪). 

[ಪೊಂ (ಪೊನ್‌) -- ಕದಳ್ಳಿ (ಇಾಕದಲಿ) ] 

ಪೊಂಗದಿರ್‌, (ನಾ). ಚಿನ್ನದ ಬಣ್ಣದ ತೆನೆ : ಪೊ:ಗದಿರಿನೆನೆ ಪೊಂಗದಿರಿಂ 
£ಣ್ನೊಳಿಪ ಕೆಯ್ವೊ ಲನತ್ತಣಿ೨ ಪಕ್ಕಿ ಸೋವ ಕಕ್ಕಸಜನ್ವನೆಯರ ಮೆಲ್ಲುಲಿ 
ಕೇಳೆವರ್ಪುದು (ಉಮುಕ್ಕ- ೯-೭). [ಪೊಂ (ಆ ಪೊನ್‌) -- ಕದಿರ*,] 

ಪೊಂಗದಿರ್‌,, ಪೊಂಗದಿರಂ, ಹೊಂಗದಿರಂ (ನಾ). ಚಿನ್ನದ ಬಣ್ಣದ 
ಕಿರಣ; ಹೊಂಬಣ್ಣದ ಕಿರಣ: ಪೊಂಗದಿರ್‌ ಚವರಿಯಂ ಬೀಸಿ ರವ 
ಮೂಡಣದ್ರಿಯನೇರಿ ಬರ್ಪನಿತರೊಳೆ(ಶ್ರೀರಾತತಿ. 86-0೨3). ಪೊಂಗದಿರು; 
ಗಗನಾಂಗಣವನ್ನು ತನ್ನ ಪೊಂಗದಿರುಗಳಿಂದಲೇ ದೀಪ್ತಿಗೊಳಿಸುವ ಸೂರ್ಯ 
(ಕ್ಕೋಕರ೯- 09). ಹೊಂಗದಿರು : ಮೇರುಗಿರಿಯೊಂದುದಿನ ಗರ್ವದಿಂ 
ತಲೆಯೆತ್ತಿ ಕೆಂಗದಿರ ಹೊಂಗದಿರ ಜಿಹ್ವೆಯಲಿ ನುಡಿಯಿತ್ತು (ಕಂಸೋ. ೨೦-೨); 
ಹೊಂಗದಿರ : ಜೀರ್ಕೊಳವಿಯಿಂ ಸಂಜೆ ಜರ್ರೆಂದು ರಂಗೆರಚೆ (8ಶ್ರ್ರಾಂಗ- 


೨೦-೫೩೬) - [ಪೊಂ (ಎಪೊನ್‌) + £ದಿರ್‌) 


೫೮೭೨ 


ಪೊಂಗರುಮಾಡ 


ಪೊಂಗದಿರು "ಪೊಂಗದಿರ್‌' ನೋ. 
ಪೊಂಗದುಗು (ನಾ). ಚಿನ್ನದ ಗಜ್ಜೂ ಗೆ: ಜೂಜಿನಲಿ ಭರವಸದೊ 
ಳಾಸಕ್ತಿಯವಡೆದು ಪೊಂಗದುಗುಗಳ ಕರತಳದೊಳಾಂತು (ಸಸಿಂರಫು-೦೭-8)- 
[ಪೊಂ (ಎಪೊನ್‌) -- ಗದುಗ್ಗು (-ಆಗರ್ದುಗು) ] 
ಪೊಂಗದ್ಮಾಣ (ನಾ). ಚಿನ್ನದ ಗದ್ಮಾಣ : ಅರಸರ ದೆಸೆಗೆ ಸಿದ್ಧಾಯಂ ಪೊಂಗ 
ದ್ಯಾಣಮೆರಡು (ಎಇ. ೫1೪, ೩೬೯-೦೬; 945); ಎಲಸೆಯ ಮಹಾಜನಕ್ಕೆ 
| ಕೊಟ್ಟ ಪೊಂಗದ್ಕ್ಮಾಣವಯ್ಯ್ವತ್ತಯು್ದ (ನೈೈ೮0೦- ೦೪೨೯, ೭೪-೧೩ ; 964) ; 
ಅಂಕದೊಳಂ ಪೊಂಗದ್ಮಾಣಂ ೧೨೦ (ಎಇ. 217, ೪೩-6೩: 1112). 
[ಪೊಂ (ಆ ಪೊನ್‌) 4 ಗದ್ಮಾಣ) 


9 ಇಂಗನ್ನಡಿ (ನಾ). ಚಿನ್ನದಿಂದ ಮಾಡಿದ ಕನ್ನಡಿ: ಕಣ್ಮಲರ್ಗಳ ಡು 


39 


40 


46 


ನಿಡಿದಾದುವು ಪೊಜವೊಣ್ಮೆತತಿ ಪೊಂಗನ್ನಡಿಮೊಗದೊಳ್‌ ವೊಗರುಣ್ಮಿದು 
ದಂಗಲಶಿಕೆಯೊಳು ಕಂಪು (ಇಯಳಾ. ೩-೨೩). 
([ ಪೊಂ ( ಎಷೊನ್‌) -- ಕನ್ನಡಿ, ) 

ಪೊಂಗಯ್‌ (ನಾ). ಹೊಂಬಣ್ಣದ ಕೈ; ತಲೆಯಲ್ಲಿ ಪೊನ್ನ ಮುಡಿ, ಪದಿ 

ದರಿಲ ಪೆಂಪು, ಬೆಳ್ತಾವರೆಯ ಪೊಂಗಯ್‌ | (ಹೂಂಗಳು- ೦೬-೦). 
[ ಪೊಂ (ಎಪೊನ್‌)4ಕಯ್ಯ್‌ (ಎಕೆಯ್‌,) 7 

ಪೊಂಗಯಿ, ಪೊಂಗ್ಯ (ನಾ). ದೋಣಿ ; ನಾವೆ: ದೋಣಿಯಲ್ಲಿ ಅಥವಾ 
`ಪೊಂಗಯಿಯಲ್ಲಿ ಮಿಕ್ಕ: ಹುಡುಗರ ಸಂಗಡವಿದ್ದಾಗ ಸಾಮಾನ್ಯವಾಗಿ 
ನಾನೇ ಅದನ್ನು ನಡೆಸುವ  ಯಜಮಾನನಾಗುತ್ತಿದ್ದೆ (ರಂಜನ್‌. ೦೬) - 
ಪೊಂಗ್ಯ : ಪಂಪನೆಂದರೆ ಎರಡು ಭಾರತಗಳ ದೋಣಿಗಳಲ್ಲಿ ಕಾಲಿಟ್ಟು 
ತಾನೇ ಮುಳುಗಿಹೋಗುವಂತಾವನೆಂದು ಭಾವಿಸುವುದಾಗಲಿ, ಆ ಕಾರಣ 
ದಿಂದಲೆ ಸುಭದ್ರೆಯನ್ನು ನಾಯಿಕೆಯನ್ನಾಗಿ ಮಾಡಿದ ಪೊಂಗ(ಕಿರು 
ದೋಣಿ)ವನ್ನೇರಬೇಕಾಗಿ ಬಂತೆಂದು ಬಗೆವುದಾಗಲಿ, ಈ ಎರಡರಿಂದಲೂ 
ಪರಿಣತಿಯೊಂದೇ (ನಾರೀಂ. ೦೯೩. [ + ತುಸು. ಪೊಂಗಾಯಿ ] 

ಪೊಂಗರಗ, ಹೊಂಗರೆಗ (ನಾ). ಚಿನ್ನದ ಕರಗ ; ಬಂಗಾರದ ಜಲ 
ಪಾತ್ರೆ : ಪೊಂಗರಗೆದೊಳ್ತೀವಿದ ಘುಸ್ಕಣರಸಂ (ಠಾಗಳು- ೩೦-೩೬ ಠ); 
ಪನ್ನೀರ ಗಿಂಡಿ ಕುಡಿನೀರ ಪೊಂಗರಗ . . . ಬಹುವಿಧಾಭರೆಣವಿತತಿಗಳ 
ನಾಂತ ಕನ್ನೆಯರು . . . ನೆರೆದಿರ್ದರು (ಉತ. ೭-೮6೪). ಹೊಂಗರಗ ಃ 
ನೀಡಿಹರು ಪನ್ನೀರ ಹೆೊಂರಗದಲಿ ನಲಿದಾ ನಾರಿಯರು (ಶ್ರಥುಲೀ: 
೪೩೪) - [ ಪೊಂ (ಎಪೊನ್‌) 4 ೭ರಗ ] 

ಪೊಂಗರಡಿಗೆ, ಹೊಂಗರಡಿಗೆ (ನಾ). ೧. ಚಿನ್ನದ ಸಂಪುಟ,-ಭರಣಿ : 
ತಂದೆ ಪ್ರಷ್ಪವನೊಂದನಿಂದುವಕಾಳಿಗೆಂದು ಮುಂದಿಡೆ ಪೊಂಗರಡಿಗೆಯ 
(ಕರಕ. ೦-೭೫. ಹೊಂಗರಡಿಗೆ : ೧. ಹೊಅಡಾಗದಂತೆ ನಾಲ್ಕೊಗ 
ಜಂತದಲಿ ಹೊಂಗರಡಿಗೆಗಡೆದು ಕರ್ಮಣಿಯ ಬಿರುಡೆಯ ಬಿಗಿದಿಟ್ಟನೆಂಬಂತೆ 
ಬಲ್ಕೊಲೆಯೆರಡಜಿ ಮೊಗಪು  ತೋಲ್‌ದುವು (ಮೋಹತ- ೨೩-೨೩) - 
ವಿ. ವೀರಶೈವರು ಧರಿಸುವ ಚಿನ್ನದ ಕರಡಿಗೆ: ಎದೆಯ ಮೇಲೆ 
೮ ರೀಹಾರ, ಹೊಂಗರಡಿಗೆ (ತುಂಗಳ: ೨): 

[ ಪೊಂ (ಎಪೊನ್‌) ಕರಡಿಗೆ (ಎಕರಂಡಿಗೆ) ] 

ಪೊಂಗರಿ " ಪೊಂಗಜಟ್‌ ೨ ನೋ. 

ಪೊಂಗರ: (ನಾ)- ಚಿನ್ನದ ಎರಕ : ಹೃದಯದೊಳಿಸೆವ ಶಾಂತತೆ ಬಹಿರಂಗ 
ದೊಳೊದವಿದ ಲಾದ್ರ ತೆಯಿಂದ ಸದಮವಲಗಿರದೊಪ್ಪಿತು ಪಾದರಸ ನೆಜ್‌ 
ಪುದಿದ ಪೊಂಗರುವಿನಂದದೊಳು (ಕೀಖಸೂ- ೨೪-೮೭) ; ಕರಮೆಸೆದಳು ಕರು 
ಮಾಡದ ಮೇಲಿ ಪೊಂಗರುವಿನ ಪುತ್ತಳಿಯಂತೆ (ಕುಂಸಾಂ- ೨೦-೭೫) ; 
ಆರಮನೆಯತುಳಶಾಲಾಗ್ರದೆ ಮೆಆ್‌ವ ಪೊಂಗರುವಿನ ತೆನೆಗಳೊಪ್ಪಿದುವು 
(ಕಂಪಪಿ. ೭-೨೨). (ಪೊ (ಆ ಪೊನ್‌)--ಕರ್ಮು ] 

`'ಪೊಂಗರುಮಾಡ (ನಾ). ಚಿನ್ನದ ಉಪ್ಪರಿಗೆ: ಆ ಪುರವರದ ಪೊಂಗರು 


ತೊಂಗರೆ 


ಮಾಡಗಳೊಳು ಕರಮೆಸೆದಿರ್ಪವು ಕಣ್ಣೆ ದುಕೂಲದ ವರವೈಜಯಂಶಿ 
ಕೋಟೆಗಳು (ಕ: &-೬೦)- [ಪೊಂ (ಆಪೊನ್‌) 4 ಕರುಮಾಡ) 
ಪೊಂಗರೆ, ಹೊಂಗರೆ (ನಾ). ಜರತಾರಿ ಅಂಚು ; ಜರಿಯಂಚು : 
ಒಟ್ಟಿರ್ಪ ಕೆಂಬೊಗರಿ ನೆರೆಯುಡೆಯ ತಲೆಸುತ್ತಿ ನಿಟ್ಟಳದ ಪೊಂಗರೆಯೆ 
ಕಣ್ಮೋರೆಗಳಿಗೆ ಕಟ್ಟಿರ್ಪ ಕವಲಾಳಿಗಂ ನೋಡೆ ಕಣ್ಕೆಸ೦" ಮುುಟ್ಟುವುದೆ 
(೫ರ. ೦೪೬-೬೨೨): ಹೊಂಗರೆ: ಈ ವುಂಗುರ ತೊಂಡಿಲು ಬಂದಿ 
ಹೊಂಗರೆಯಂಬರವೀ ನಾಲ್ಕು ಹೆಚ್ಚು ವುಣ್ಮಾಂಗನೆಗಿವು ಸಲಲಿ (ಕರಕ. 
೩6-೬ಲ) - [ ಪೊಂ (ಎಪೊನ್‌) -- ಕರ್ಮ] 
ಪೊಂಗಲ್‌. ಹೊಂಗಲ್ಲು (ನಾ). ಚಿನ್ನದ ಕಲು; ಚಿಪ್ಪಿನ ಮಂದಿರದಲ್ಲಿ 
ಮುತ್ತು ಬೆಳೆದ ಭೆ:ದದಂತೆ ಮೃತ್ತಿಕೆಯ ಸಾರದಲ್ಲಿ ಹೊಮ್ಮಿದ ಪೊಂಗಲ 
£೪] ಪರಿಯಂತೆ (ಕೋಳಕಹಿ. ೪8-೩೬೬); ಸ ಕರ್ಣೋಪಲೇ _ವೊಂಗಲ್ಲೊಳ್‌ 
(8ೀನಸಂ. ೦೬೬-೨ ಟೀಕೆ). ಹೊಂಗಲ್ಲು: ಮಂದರತಳದ ಹೊಂಗ 
ಬ್ಲಂತೆ ಬಹಿರಂಗಸಾಮಗ್ರಿಯನೆಂದುಂ ಪಡೆಯದೆ ನಿಗೋದಾವಾಸದೊಳು 
ನಮೆಯುಶ್ತಿರ್ಪರನಭವ್ಮಸಮಾನದ ಭವ್ಯರೆಂದಜ್‌ವುದು (ಕರ. 9೩೨) - 
[ಪೊಂ (ಆ ಪೊನ್‌) + ಕಲ] 
ಪೊಂಗಲ್‌, ಪೊಂಗಲ್ಲು (ನಾ). (ವಿಶೇಷವಾಗಿ ಸಂಕ್ರಾಂತಿಯಂದು) 
ಅಕ್ಕಿ. ಹೆಸರುಬೇಳೆ. ಬೆಲ್ಲ, ತುಪ್ಪ ಮುಂತಾದುವುಗಳಿಂದ ತಯಾರಿ 
ಸುವ ಖಾದ್ಯ; ಹುಗ್ಗಿ: ಈ ದಿನ ನೈವೇದ್ಯಕ್ಕೆ ಪೊಂಗಲ* ಮಾಡಿ 
ದ್ದರು (ಕ). ಪೊಂಗಲ್ಲು : ಜನಕ್ಕೆಲ್ಲ ಪೊಂಗಲು ಹಂಚಿದರು 
(ಗಾಬಂ. ಇ) ; ಪೊಂಗಲು ಮತ್ತು ಪಕ್ವಾನ್ನಗಳನ್ನು ಮಕ್ಕಳಿಗೆ 
ಕೊಟ್ಟೂ ತಿನ್ನಿಸುತ್ತ ಉಪಚರಿಸುತ್ತಿದ್ದರು (ಇ9ರು. «6): 
ಪೊಂಗಲುಹಬ್ಬ ಇಸೂರ್ಯನು ಮಕರರಾಶಿಯನ್ನು ಪ್ರವೇಶಿಸುವ 
ದಿನದಂದು ಸೂರ್ಯನಿಗೆ ಪೊಂಗಲಿನ ನೈವೇದ್ಯವಿಟ್ಟು ಕ ಪೂಜಿಸುವ 
ಹಬ್ಬ ; ಮಕರಸಂಕ್ರಾಂತಿ : ನಮ್ಮಲ್ಲಿ ವೊಗಲುಹಬ್ಬದಂದು ಎಳ್ಳು 
ಬೀರುವ ವಾಡಿಕೆಯಿದೆ (649). 
[ದೇ.॥ ತಮಿ. ಪೊಜ್ಕಲ್‌ ; ತೆಲು. ಪೊಂಗಲಿ, ಪೊಂಗಳಿ) 
ಪೊಂಗಲ್ಲು "ಪೊಂಗಲ್ಕ್‌' ನೋ. 
ಪೊಂಗಲ್ಲು (ನಂ). ಒಂದು ಬಗೆಯ ಆಭರಣ (?) : ಲುಳಿದಾರ ಕಂಠಿಕೆ 
ಖಡೆಯ ಪೊಂಗಲು ಹೊನ್ನ ಬಳೆಯುತ್ತರಿಗೆ ಚಿನ್ನಸರವ ಕಳುವು (ಕುರಾಸಾಂ. 


ಕಡ 


೩8 


೪3-39). [?] ೨0 
ಬೊಂಗವಚ (ನಾ). ಚಿನ್ನದ ಕವಚ; ಹೊನ್ನಿನ ಮೈಜೋಡು ; 

ಸಂಗರಲಾಭೋತ್ಸವಪುಷ್ಟಾಂಗತೆಯಿಂ ಕಿಆ೨ಯವಾದೊಡಟ್ಟಿ ಜನಕ್ಕಾ 

ಪೊಂಗವಚಂಗಳನಿತ್ತರ್‌ ಎ ಮಹಾವೀರಭಟರ್‌ (ತಂದ್ರಪು. 00-೩9). 


[ಪೊಂ ( ಎ ಪೊನ್‌) ಕವಚ) 
ಪೊಂಗವಡಿಕೆ (ನಾ). ತಲೆಯಲ್ಲಿ ಧರಿಸುವ ಕವಡೆಯಾಕಾರದ ಒಂದು 
ಬಗೆಯ ಚಿನ್ನದ ಆಭರಣ : ಎಡೆಗಿಆದಿರೆ ಪೊಂಗವಡಿಕೆ ಬಿಡೆ ಘರೈನೆ ಗೆಜ್ಜೆ 
(no. Ey ಮಾಂಗಾಯ್‌ ಕದಪಂ ಚುಂಬಿಸೆ ಪೊಂಗವಡಿಕೆ ನೊಸ 
ಲೊಳಲೆಯೆ (ತಂರ್ರಫ್ಯ: ೩-99) ; ಪೊಳೆವ ಪೊಂಗವಡಿಕೆ[ಕಾಕಾಂ. ಗೆ]. . 
ಉಲಿವ ಪೊಂಗೆಜ್ಜೆಗಳಿಂದ ಸಿಂಗರಮಾಗಿ ನೆಲದೆಜಿ*ಯನ ಸುತನಿಹನು 
[ಪೊಂ (ಆ ಪೊನ್‌) 4 ಕವಡಿಕ್ಕೆ) 
ಪೊಂಗವಳಿಗೆ (ನಾ). ಚಿನ್ನದ ಕರಂಡಕ ; ಹೊನ್ನಿನ ತಾಂಬೂಲದ 
ಪೆಟ್ಟಿಗೆ: ತಂಬಸಿಲಂದೀವಿದ ಪೊಂಗವಳಿಗೆಯಂ ಪಿಡಿದಂಬಿಕೆಗವಟಯ್ಲೀ 
ದಳೊರ್ವಳಿಂದ್ರವಧು ತಂಬುಲಮಂ (೫ಾಂಕಿಫ್ರ. ೯-೦60) ; ಮೆಲ್ಲ 
ನೆಯ್ತ್ರಂದೊರ್ವಳ್‌ ಪೊಂಗವಳಿಗೆಯಂ ಪಿಡಿದು ಮನಂಗೊಳಿ ನೃಪಸತಿಗೆ 
ನೀಡಿದಳ್‌ ತಂಬುಲಮಂ (ಕರರ. 06-9೭) - 
[ಪೊಂ ( ೮ ಪೊನ್‌) -- ಕವಳಗ್ಮೆ) 


(ಶಂಕ್ರಸಾಂ. 9-೭೬), 40 


46 


೫೮೭೩ 


ಪೊಂಗಳಸ 


ಪೊಂಗಸೆದೇವ (ನ). ಒಬ್ಬಾತನ ಹೆಸರು : ಪೊಂಗಸೆದೇವನ ಮಗ 
ಪೊನ್ನಯ್ಯ (ಎಕ. 211, ಕಾಫುಗೆ. 6070 ; ಸು. 926) [ಪೊಂಗಸೆ ? + ದೇವ] 
ಪೊಂಗಹಳೆ, ಪೊಂಗಾಳಿ (ನಾ). ಚಿನ್ನದ ಕಹಳೆ : ಕೊಂಬುಗಹಳೆ 
ಪೊಂಗಹ[ಣ ೫: ಮೊಂಗಿ]ಳೆಯುತ್ತಟತಾಳಮದ್ದಳೆಗಳೆಂಬ ಬಹುವಾದ್ಕ 
ದುಬ್ಬಟೆಯಖಿಳದೆಸೆಯೊಳಾವರಿಸಲು (ಕಂಳ್ಳ. 3-೭) ; ಪಿಡಿನಡುವು ರತುನ 
ಕೈಪಿಡಿ ಗಂಡಮಂಡಲಗಳಡಿದಾವರೆಯು ಸ್ಮರನ ಪೊಂಗಹಳಿ ಜಂಘೆಗಳೊ 
ಪೊಡವಿ ಜಘನಂ ತಳೋದರ ಶ್ರೀಫಲೋಪಮಿತ ಕುಚ ಕಂಬುಕಂಠಗಳೊ 
(607909- 5-೬-89). ಪೊಂಗಾಳೆ : ಮೇಲಿನ “ಚೆಬಸು' ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಪೊಂ (ಎಪೊನ್‌) 1 ಕಹಳಿ] 
ಪೊಂಗಳಂತಿಗೆ (ನಾ). ಚಿನ್ನದ ಜಲಪಾತ್ರೆ : ತಣ್ಣಿನ ನೀರ್‌ ಸೆಆಟ್‌ಯಾದ 
ಪೊಂಗಳಂತಿಗೆಯಿರೆ ಸಜ್ಮೆಯೋವರಿಯಿದೋವರಿ ಮಾಡಿತು ಕಂತು 
ಗೆಮ್ಮುಮಂ (ತಂಠ್ರಫು- 6-೬೦). [ಪೊಂ ( ಎಪೊನ್‌) 4 ಗಳಂತಿಗೆ,] 
ಪೊಂಗಳಶ, ಹೊಂಗಲಶ, ಹೊಂಗಳಶ (ನಾ). ೧. ಚಿನ್ನದ ಕಲಶ: 
ಸ್ವರ್ಣಕುಂಭ: ಸುಲಲಿತಲಾವಣ್ಯಸುಧೆಯ ಪೊಂಗಳಶಗಳಲಿ ತುಂಬಿ 
(ಕಂಠಪಿ. ೯-೨೮). ೨. ಗುಡಿ ಗೋಪುರಗಳ ಮೇಲೆ ಇರಿಸುವ 
ಚಿನ ದ ಕಲಶ : ಅಭ್ಯುದಯಕರಮೆನಿಪ ಕರುಮಾಡದ ಶಿಖರದೊಳೊಖ್ಬ 
ತೋಟುಗುಂ ಪೊಂಗಳಶಂ[ಶಾಕಾಂ- ಸ0)(ಸುಕುಮಾ. 0೦.50). ಹೊಂಗಲಶ: 
೧. ಹೊಂಗಲಶ[(ಶಾಕಾಂ- ಸ]ಮೊಲೆ ಹೊಗರೊಗುವ ನೆರೆದಿಂಗಳೊಲು 
ಮೊಗ | ಕಣ್ಮನವ ಸೋಲಿಸಿದವು ಮನೋಭವನ (ಸಾಳ್ಮಣ. ೨೮-೨೬), 
೨. ಬಳಿಬಳಿಯ ಸೌಧಾಳಿಗಳ ಹೊಂಗಲಶ(ಊ೫ಂ-೪ಸ]ಗಳ ಹೊದಲ್‌ನ 
ಪತಾಕಾವಳಿಯ ಪಸರದಿನೆಸೆದುದಾ ಪು: ಮುನಿಯ ಕಣ್ಮನಕೆ (ಕೊರಣ. 
0-೪-06). ಹೊಂಗಳಶ ; ೧. ಇದು ಭೂದೇವತೆ ಹೊತ್ತ ಹೊಂಗಳ 
ಶಮೋ . - . ತಾನೆಂದು ೫೫೫% ಲೋಕಂ ಮನೋಮಂದದಿಂ ಬಣ್ಣಿಸೆ 
ಬರ್ಮ್ಮಿಸೆಟ್ಟೆ ಜಿನಚೈತ್ಕಾವಾಸಮಂ ಮಾಡಿದಂ (ಎಳ. ೪1, 8೮5: 8೭-೩೭; 
1116); ತರಿಸಿದನು ಹೊಂಗಳಶ[ಾಕಾಂ -ಸ]ತತಿಯಲಿ ವರನದೀವಾರಿಗಳನು 
(ಳುವ್ಮಾಳ- ೦-೨೮). [ಪೊಂ (ಎಪೊನ್‌) + ಕಳಶ (ಎಕಲಶ)] 
ಪೊಂಗಳಸ, ಹೊಂಗಲಸ, ಹೊಂಗಳಸ (ನಾ). ೧. ಪೊಂಗಳಶ ೧: 
ಪೊಂಗಳಸಂಗಳೊಳಿರ್ದ ವುಣ್ಣತೋಯಂಗಳೊಳಬ್ಕ ಅ ಮಿಸಿಸಿ ಕಟ್ಟಿದನಾ 
ವಿಭು ವೀರಪಟ್ಟಮಂ (ಶಂಶರಾ- 90-08); ರಸರಸಾಯನಂಗಳಂ ತೀವಿ 
ನೇಆ್‌ದ ವೊಂಗಳಸುಗಳಂತಪ್ಪ ನವಫಲಂಗಳಿಂ ನೆಲಟಿದೊಪ್ಪುವ ಮಾತು 
ಲುಂಗದ ಪೊದಜುಗಳುಮಂ (ಶಂಠಕಂ- ೦೦೬೭-೦೩); ನೀರ್ದುಂಬಿ ಮೆಜ್‌ವ 
ಪೊಂಗಳ[8೨9-ಲ)ಸಂಗಳಂ ಕೊಂಡು ಬಂದರುತ್ಸವದಿಂದೆ (ಕ್ಕ ಬರಾ. ೩೪-೪). 
ಪಿ. - ಪೊಂಗೆಳಶ ೨: ಮಂಗಳಜಲಕುಂಭದಂತೆ ಕಂಗೊಳಿಸುವ 
ಕೋಟೆಯೆ ತೆನೆಗೊಂದೊಂದು ಪೊಂಗಳಸಂಗಳೊಪ್ಪಿದುವು (ಕಹತ: ೨೪-೩)- 
ಹೊಂಗಲಸ ; ೨. ಬೆಟ್ಟವ ಕಿತ್ತು ತಂದಿರಿಸಿದಂದದಿ ಮುಗಿಲಟ್ಟಣೆ ತೆನೆ 
ಗಳಗ್ರದಲಿ ಬಟ್ಟರನ್ನಗಳ ತೆತ್ತಿಸಿದ ಹೊಂಗಲಸಂಗಳಿಟ್ಟಿರ್ದುವೇನ 
ಬಣ್ಣಿಸುವೆ (ಕೋಡಕ- ೨೦-೮). ಹೊಂಗಳಸ : ೧. ಕರವತಿಗೆ ಹೊಂಗಳ 
[ಗಾ೫೦-೮)ಸ ಹೊಂಗೊಪ್ಪರಿಗೆ . , . ವೈಡೂರಿಯದ ಪಡಿಗವ ಚರರು 
ತಂದೊಟ್ಟಿದರು ಬಂಡಿಗೆ ಭಾರಸಂಖ್ಯೆಯಲಿ (ಕುತ್ಮಾಗೆ. ೪-03); ಮಡಿ 
ವಸನವನುಟ್ಟು ಪೂರ್ವದಿಗ್ವ ನಿತೆಯ ಮಂಡಿಯೊಳು ಹೊತ್ತ ಹೊಂಗಳಸ 
ನಿಡಿನಿಂದ ರಥದ ಮೇಲಡರ್ಚಿದ ರನ್ನಗನ್ನಡಿಯಂತೆ ಸೂರ್ಯ ಮೂಡಿದನು 
(ಮೋಹತ. 06-000). ೨. ತೋಟಾದನುತ್ತಮದ ಹೊಂಗಳಸ 
ವೊಂದನು ನಿಮಿಷಮಾತ್ರದಲಿ (ಕ್ರಠುಂ: ೦೦-೦೮); ಕೋಂಟೆಯ ತೆನೆ ಹೊತ್ತ 
ಹೊಂಗಳಸಂಗಳಿಂದೆ . . ; ರಂಜಿಸಿತು (ರೋಡತ. ೨೯-೨೩) ; ಹೊಂಗಳಸ 
ಮಿರುಗುವೆಡೆ . , . ಸುಳಿವ ಮಾರುತದ ಪಾವಿತ್ರ್ಯದೊಸಗೆಯನು ತಳೆದು 
(ಕುರೆರೇ- ೩9-0). [ಪೊಂ (ಆ ವೊನ್‌) ಕಳಸ್ಕ (ಕಲಸು) 


ಪೊಂಗಳಿ೨ 


ಪೊಂಗಣ*, ಪೊಂಗರಿ, ಹೊಂಗರಿ,, ಹೊಂಗಣ (ನಾ). (ಬಾಣದ 
ಹಿಂಭಾಗಕ್ಕೆ ಕಟ್ಟುವ) ಚಿನ್ನದ ಗರಿ : ರವಿಕಿರಣಂಗಳಸ್ತಮಿಸೆ ಕಲ್ತಲೆ 
ಕೈಮಿಗೆ ಸುತ್ತಿ ಮುತ್ತಿ ದಿಗ್ವಿವರಮನಾಗಸಂ ಪೊಳೆವ ಪೊಂಗಲ್‌ಯಿಂ 
ಇವಲಾಗೆ ,.. ಬಾಣಸಂಬಳಂ ಕವಿದುವು (ಶಂಗಾಪತಿ- ೧೩-೪೩): ಪೊಂಗರಿ : 
ಪೊಳೆವ ಪೊಮ್ಮೂ ಡಿಗೆಯ ಪೊಂಗರಿಯ ಬಾಣಗಳ , . . ಸೆಳೆದು (ನೆವಮೋ - 
92-8೬). ಹೊಂಗರಿ, : “ ಹೊಂಗರಿ ಎ ಚಿನ್ನದ ಗರಿ” (ಸಿಂಕೋ- 2೩೪). 
ಹೊಂಗಣಿ? : ಹೊಂಗಟ್‌ಯ ಬಿಲ್ಲುಕೋಲನೊಂದು ಕೈಯಲಿ ಒಡಿದು 
(ಕನ್ಮಕ-ಳ. 0೬-೩೩೨); ಹೊಗರೊಗುವ ಹೊಂಗಟ್‌ಯ ಬಿಲುಸರಳುಗಳ 
ಕೊದೆಗಳ ನಡೆದುವಡವಿಯ ಬೆಗಡುಗೊಳಿಸುತ ಮುಂದೆಮುಂದೆ ಪುಳಿಂದ 
ಸಂದೋಹ (ಕುವ ಅ ೧೩ ೨೨); ಸರಳೆ ಹಿಳುಕಿನ ಹೆ೧ಂಗಜ್‌ಯ ತುದಿ 
ವೆರಳಲೊಯ್ಕಾರಿಸುತ (ತೊರರಾ- ೩-೪-೦3): [ಪೊಂ (ಎ ಪೊನ್‌) ಗಲ್‌) 

ಪೆೊಂಗಜಾಗೆ (ನಾ). (?) : ಆ ಪ್ರಾಸಾದಂಗಳ ಚೌಪಳಿಗೆಗಳ ಪೊನ್ನ 
ಪೊಂಗಟ್‌ಗೆ ನೀಳ್ಪುಂ ಬೆಳ್ಬುಮಂ ತಾಳ್ಹಿ ಕರ್ಪಿನೊಳುಪಾಶ್ರಯಂಬಡೆದು 
(ಶಂಶರಾ- ೩-೪೦ ಪ)- [?) 

ಪೊಂಗಾಜು. ಹೊಂಗಾಜಂ (ನಾ). ಚಿನ್ನದ ಬಣ್ಣದ ಗಾಜು; 
ಹೊಂಬಣ್ಣದ ಗಂಜು : ಮಧುವಂ ವನಲಕ್ಷ್ಮಿ ಪೀರ್ವ ಪೊಂಗಾಜಿನ 
ಬಟ್ಟಲಂತೆ (ಮಂಕಿ. ೫-೨೦). ಹೊಂಗಾಜು ; “ಕಾಂಚನಭೂಷಣಂ- 
ಹೊಂಗಾಜು ” (೬4೦: ೬೨)- [ಪೊಂ (ಎ ಪೊನ್‌) 4 ಕಾಜು] 

ಪೊಂಗಾರುಕ (ನಾ). ಚಿನ್ನದ ಕೆಲಸ ಮಾಡುವವನು ; ಅಕ್ಕಸಾಲಿಗ : 
ಚಾರುವೈದ್ಯರ ಜೋಯಿಸರ ಪೊಂಗಾರುಕರ ಪರಿಹಾಸಕರೆ . . . ತೇರುಗರ 
ವಳಹಲರ ಜೋದರ ಸೇರುವೆಯ ಸಂಭ್ರಮದೊಳೆಸೆದಿರ್ದಂ ಧರಾಕಾಂತ 
(ಕಂಳರೌ. ೧0-೭). [ಪೊಂ («ಎ ಪೊನ್‌) 4 ಕಾರುಕ್ಕ) 

ಪೊಂಗಾಲಿ (ನಾ). (ರಥದ) ಚಿನ್ನದ ಚಕ್ರ: ಅರದದ ಪೊಂಗಾಲಿಯ 
ಜೀರ್ಗರೆವಂದಮುನಂತವೀರ್ಯನೇಜ*ದ ನಿನಗಂ ಪರಿವೆನಗಮೊಡನೆ ಕೇಡಂ 
ತರೆ ನಿನ್ನುಮನೆನ್ನುಮಂ ಪೆಅಂ ಕಾವಪನೇ '(ಕಾಂತಿಫ್ರು- ೩-0೦0); ಪೊಳೆವ 
ಪೊಂಗಾಲಿಗಂಂದೊಪ್ಪುವ ರಥಂಗಳಿಂ . - . ಎಸೆದು (ರರ್ಮಾಮ್ಮ- 6-0೬); 
ಪೊಂಗಾಲಿ ಮಿಟುಗೆ ಪಟಯಿಗೆ ಬಾಂಗೆ ಪೆಡಂಮಗುಟಕಿ , . . ರಥಂಗಳ 
ಪರಿದುವು (6ಗಂ- ೭-೬೨) - [ ಪೊಂ (ಆ ಪೊನ್‌) 3- ಗಲಿ) 

ಪೊಂಗಾಳೆ " ಪೊಂಗಹಳೆ ` ನೋ. 

ಪೊಂಗಿಂಡಿ, ಹೊಂಗಿಂಡಿ (ನಾ). ಕೊಂಬು ಅಥವಾ ಸೊಂಡಿಲಿರುವ 
ಚಿನ್ನದ ಪಾತ್ರೆ; ವರುಣಂ ಪೊಂಗಿಂಡಿಯ ವಾಸವನೆ ಡವಕೆಯಂ ಪಾವಕಂ 
ದೀಪಮಂ . . . ಪಏಡಿದೋಲೈಸಿ ನಿಂದಿರ್ದರಾಗಳ್‌ (08ರೇ, ೦೪-೧೩೮). 
ಹೊಂಗಿಂಡಿ : ಎರಮುನಿಗಳೋದಿದರು ಕನ್ಯಾವರಣಗಳ ಹೊಂಗಿಂಡಿಯುದಕ 
ವನೆರೆದರೆರಸನ ರಾಣಿಯರು ನಿಜಭಾವ ಶುದ್ಧಿಯಲಿ (ಆನಂರಾ, ೧-೨೪-೨೪). 

[ಪೊಂ ( ೬ ಪೊನ್‌) 4 ಗಿಂಡಿ] 

ಪೊಂಗಿರುಗಟೆ (ನಾ). ಚಿನ್ನದಿಂದ ಮಾಡಿದ ಒಂದಂ ಬಗೆಯ ವಾದ್ಯ : 
ಪೊಂಗಿರುಗಟೆಯ ಕೇಳಿಕೆಯ ಜೋಕೆಗಳ ಭೂರಿಯೆನಿಸಿದ ಸೊನ್ನಲಿಗೆಪುರ 
(ಬಸಪ್ಪ. ೩-90) - [ ಪೊಂ ( - ಪೊನ್‌) 4 ಗಿರುಗಟೆ ) 

ಪೊಂಗಿಸು, ಹೊಂಗಿಸು (ಕ್ರಿ). ೧. ಹೆಚ್ಚಿಸಂ; ಅಧಿಕಗೊಳಿಸಂ ; 
ಉತ್ಕರ್ಷಗೊಳಿಸಂ: ಲಲನಾಸಂಭೋಗರೋಗಂ ಪಸಿವನುಡು 
ಗಿಸುತ್ತಾ ಶಿ೯ ಯಂ ಪೊಂಗಿಸುತ್ತುಂ ಬಲಮಂ ಕೈಗುಂದಿಸುತ್ತುಂ 
ತ ಸಲೆ ಲಜ್ಜಾ: ಭಾವಮಂ ವಿತಾಜಸಸುತುಮಿದೆ (ರಕ್ನಾರ- ೨೭). 
೨. ಹಿಗ್ಗಿಸು; ದೊಡ್ಡದು ಮಾಡು : ರೇಚಕ ಪೂರಕಗಳೆಂಬ ವಾಯು 
ಧಾರಣದಿಂ ಪೊಟ್ಟೆಗಳಂ ಪೊಂಗಿಸಿ ಕುಳ್ಳಿರ್ಪುದುಂ 
ಅಂಗವಂ ನಡುಗಿಸುತ ಬಸುಅಂ ಪೊಂಗಿಸುತ . - 
(ನಿಕಫೃು. ಹೊಂಗಿಸು : ೧. 


(ಫುಣ್ಮಾಸ್ರು.೩-೪೯ ಮ 
ಜ್ಞ ಬೆಚ್ಚುತ ಬೆದಲುತಂ 


೦-೪೪) - ನನ್ನಂ. ನುಡಿಯ ತೊಡಂಕಿನ 


೫೮೭೪ 


36 


ಪೊಂಗ್ಳು 


ಬೆಡಂಗಿನಿಂ ಸೋಲಿಸಿ ಸಮಸ್ತರಾಜ್ಯವನು ಬಡಮುನಿ ಕೊಂಡು ಮೇಲೆ 
ಯಣವ ಹೊಂಗಿಸಿ ತಗುಳ್ಳುದಿದು ದೈವಿಕಂ (sen. ೦೦-೦೩). ೩. 
ಚೆನ್ನಾಗಿ ಕುದಿಸಿ ಮೆದುವಾಗಿಸು ; ಹದವಾಗಿ ಬೇಯಿಸು: ಬೇವುಗ 
ಗಂಜಿಯ ಬಸಿದುಕೊಂಡು ಮುಚ್ಹ್ಚುಳನಿಕ್ಕಿ ಘಟ್ಟಿಪಾವಡೆಗಟ್ಟಿ ತಟಾಗೆಂಡ 
ದೊಳಗೆ ಹೊಂಗಿಸಿಕೊಂಡು ಮೃದುವಾಗಿ ಮಾಡಿದುದು ತಾ ಶುದ್ಧ 
ಮಪ್ಪೋದನಂ (ಸೂರಃ. ೩-೨). [ ಪೊಂಗ್ಕು + - ಇಸ್ಕು] 
ಪೊಂಗ್ಕು, ಪೊಂಕು,, ಹೊಂಗಲ, (ಕ್ರಿ). ೧. ಹೆಚ್ಚಾಗು :ವ ೈದ್ಧಿಗೊಳ್ಳು ; 
ಅಧಿಕಗೊಳ್ಳು : ತಿರಿಪುತ್ತುಂ ಜವದಿಂ ಮುಕುಂದನಿಡೆ . . . ತದುತ್ತ 
ಮಾಂಗದೊಡನುದ್ದಂಪಾಣ* ಮೃತ ಘಟಂಬೆರಸುದ್ಕದ್ಳು ಜದಂಡವರ್ತನ 
ದಿನುಗ್ರಾಡಂಬರಂ ಪೊಂಗೆ . . . ತಿರಿದುದಾ ಚಕ್ರಂ ವಿಯಚ್ಛೆಕ್ರ ದೊಳ್‌ 
(ಶಾಂಕಿಫು- ೪-೩9) ; ಅವಿವೇಕಿಯಾದ ನೃಪನೊಪ್ಪುವ ಪುಣ್ಯಂ ತೀರ್ದು 
ದೋಷಮುಂ ಪೊಂಗುವಮೋಲ್‌ (ಉದ್ಮಟ- ೪-೨೭); ಗಂಗಾನೆದೀತಟಕೆ 
ನಡೆತಪ್ಪ ಷಟ್ಛೃತ್ತಿ ಕಾಂಗನೆಯರೀ ಮಹಾಜ್ವಾ ಲೆಯೆತ್ತಣದೆಂದು ಹಿಂಗದೀ 
ವೀರ್ಯದೆಡೆಗೈತಂದು  ನೋಡುಶಿರಲಾ ಸ್ತ್ರೀಯರಂ ಕಾಣುತೆ: ಪೊಂಗು 
ತೊಡನೊಡನೆ ಘನಗಾಢದಿಂದವರ ಗರ್ಭಂಗಳಂ ಬಿಡದೆ ಭೇದಿಸಿ ಬಲಿಯ 
ಲಾಕ್ಷಣಂ (ಕೆಂಫು- ೩6-06)- ೨. ಉಕ್ಕು ; ಸೂಸಂ; ಹೊರಹೊಮ್ಮೂ ; 
“ ಪೊಂಗು-ಸ್ಟಿಟನೇ (ಹೊಮ್ಮು, ಉಕ್ಕು) " (ಕಮುರಾ) ; ಸುಧಾಂಗನಿಂ 
ಪೊಂಗುವೆಳದಿಂಗಳ ತೊಡರ್ದ ಕಂಗಳ ಬೆಳಗಿನ . - . ಲತಾಂಗಿಯರೆನಿಪ್ಪ 
ಪಣ್ಯಾಂಗನಾಜನವೆಸೆದುದು (ಶತಕಾ- ೯-0)- ೩. ಕೆರಳು; ಉದ್ರೇಕ 
ಗೊಳ್ಳೊ : ಪೊಂಗುವುಮ ಗಡತಿಕೋಪದೆ ಕೆಂಗೋಲ್ಲೊಳ್ಳುದು ಗಡಿಂದ್ರ 
ಜಾಲದ ಸಿಂಗಂ ತಾಂ ಗಡ (ಶೂತಕಂ- ೨೩೨-೨೦). ೪. ವ್ಯಾಪಿಸಂ; 
ಹರಡು: ಮಂಗಳಗೀತವಾದ್ಮನಿನದಂಗಳಶೇಷದಿಶಾತಟಂಗಳೊಳ್‌ ಪೊಂಗಿರೆ 
(ವರ್ರಫೃ- ೧೪-೩೪) - ೫. ಅರಳಂ ; ಬಿರಿ ; ವಿಕಸಿಸಂ : ಮಗಮಗಿಸುವುವು 
ಪೊಂಗಿ ಪೊಂಗೇದಗೆಗಳ್‌ (ಲಲನ: ೬-೧೨೪) ; ಶೃಂಗಾರವಾರಿ ತೀವಿದ 
ಮೊಗಗೊಳದೊಳು ಪೊಂಗಿದ ಪ್ರಂಡರೀಕಗಳೊ.. .ತಿಂಗಳ ಮೊಗದಳಕ್ಷಿಗಳೊ 
(ವರ್ಧಕ: ೨-೩೯) ; ಪೊಂಗುವ ಸಂಪಗೆದಂಡೆಯೊಳಂಗೈಸುವರಖಳಜನರುಂ 
(3- &೬-೪೬)- ೬. ಉಬ್ಬು ; ದೊಡ್ಡದಾಗು; ದಪ್ಪವಾಗು : 
ತನುವಳಿರೇಖೆಗಳ* ಕಿಡೆಯುಮೆಯ್ದೆ ಬೆಡಂಗಿನದೊಂದು ರೇಖೆಯಂ 
ತನಗೆಡೆಮಾಡಿ ಪೊಂಗೆ ನಡು (ಆಪು. 6-9೬); ಸುದತಿಯ ಗರ್ಭಚಿಹ್ನಮನ 
ದೇವೊಗಬ್ಬಪ್ಪುದೊ ಬಾಸೆ ಕರ್ಪನಾಂತುದು ನಡು ಕೂಡೆ ಪೊಂಗಿದುದು 
(೬70. ೨-೪೩) ; ಪೊಂಗಿದಧರಂ ಮುಗಿದ ಕಣ್ಮಲರ್ಪರೆದ ಸುಕ್ಕುಂಗುರುಳ್‌ 
(ಸಿೌಂರಫು- €-೨೦)- ೭. ಉತ್ಪ್ಸಾಣಿಸು; ಹಿಗ್ಗ : ಅಂಗಜನಂಕಮಿದೆನೆ ಮಿಗೆ 
ಪೊಂಗುವ ಮಧುವಿಂಗೆ ರಾಗದಿಂ ಕಟ್ಟಿದ ನಾರಂಗದ ಪಟ್ಟೆಯ ತೊಂಗಲ 
ಭಂಗಿಯನಿಳಿಸಿದುವು ಪೂತ ಮುತ್ತದ ಗೊಂಚಲ* (ನರ್ಧಮಾ, ೦೦-೩೭೬); 
ಇನಿವಣ್ಣೊಂಚಲಂ ಕಂಡರಗಿಳಿಯಂತೆ ಪೊಂಗಿ ಪೊರೆಯೇಲನ (ಉದ್ಭಟ್ಟ 
00-00೬ 5); ಪೊಂಗಿ ನಾಟ್ಮವನಾಡುತಂಗಜಾರಿಗೆ ನಮಿಸಿದಂಗವಜದಾ 
ಗಿರಿಜೆ ತಂಂಗಳೋಪದಲಿ ತನ್ನಂಗಮಂ ತಂರೆನೆಲು (ಕಂಥ್ರ- ೧-6) ; ಆಬ್ಬೆ ! 
ಪಡಿ ನಡೆದಪೆನೆನುತುವೆಂರಬ್ಮೂಅಡಿಯಿಡುತೆ ಪೊಂಗಿ ತಾಯ ನಿಡುದೋಳಂ 
ತಾಂಗಿ (೫ಮುಕ್ಕ- ೧6-೨9). ಲೆ. ನವಿರೇಳು ; ರೋಮಾಂಚವಾಗು : 
ಪೊಂಗಿ ಹಂಡುತ ತಮುತವಂಗೆ ವಾದ್ಮೇಗಳುಲಿಯಲ್ಕೆ (ರಿಸೆಫು- ೦೯-೦೯) ; 
ಜಡಿದು ನಾಣ್ಣೆಡೆ ನಂಡಿಯಲುಬ್ಬುವಂ ಬಿಜ್‌ಸಿನಿಂ ಪೊಡೆಯೆ ಪೊಂಗುವಂ 
(ತೆರಪು. ೯. ಸೊಕ್ಕಿಗೇಳು; ಗರ್ವಪಡಂ ; ಬೀಗಂ: 
ಪೊಂಗಿ ಸೊಡರ್ಗುಡಿಯ ಮೇಲೆ ಪತಂಗಂ ಪಾಯ್ವುಂತೆ ವಾಯ್ದೂ 


00-೨೯). 


ಬರ್ದುದು ಸಿಂಗಂ (ಕಾತ್ಮಸಾ- ೦೦೦೪ ಶೂದ್ರಕ) ; ಆನಗಿದಟ್‌ದಿರ್ದೊಡಂ 
ಚಲದಿನೆನ್ನೊಳೆ ಪೊಂಗಿ ಪೊಡರ್ಪುದೋರ್ಪಂ . . . ಕೊಂದಪನಕಾರಣದಿಂ 


ಮೊಆ್‌ಯೋ ಮನೋಭವಾ (6ಂಫು- ೨೨-೩೩4); ಪೊಂಗುವ ರಿಪುಕುಳ 


ಪೊಂಗ್ಕು 


ಮದವತಾತಂಗಮನಜಕಯಟ್ಟಿ (ತೌಿ39. XX» ೩೦-೧೬; 1068). ೧೦. 
ಹೊಳೆ ; ಪ್ರಕಾಶಿಸು: ಪೊಂಗುವ ನುಣ್ಮೊಗು ಪೊಳೆದು ಪೊಂಚುವ 
ಸಂಚಿನ ನೋಟದಲ್ತ್‌ಯೀಂದಂಗಜವೀರನಾರುಬಟೆಯಂ೨ ಪಟುಗೆಯನ್ಯುತೆ 


೫೮೭೫ 


ಪೊಂಗುಪ್ಪಸ 


ಕದಲ್ಲೂದು (ಎಇ. 
ಪೊಂಗುಟ್‌ದು 


XV» ೩0-೯; 1008); ಅಂತಾ ದೇವತೆಯರ 
ಪಿಂಗಿ ಪೋಗೆ (ನೀಮಿಫು. ೬-೩ ನ). ವಿ. ಸೊಗಸು: 
ಅಂದ : ಶೋಭೆ : ಪೊಸದೇಸೆ ಪೊಂಗು ಪಾಂಗೆಸೆವೆಸಕಂ ಕಡುಗಾಡಿ 


ಬಾಜಿವೋಜೆಯೊಳ್‌ (852. ೬-೨). ೧೧: ಸೋಕು; ಮುಟ್ಟು: ಗರುಡಿಯೆಂಬಿವಅಕೌಿಂದಂ ವಸುದೇವಂ ಧರೆಗೆ ಕಣ 

ಣ 
ಪೊಲೆ ಪಿಂಗದೆ ಪೊಂಗುವುದಕ್ಕಲಸುವರಾಳಿಜನಂಗಳ್‌ (ಶೃತೃಶು- « 6೬): | 8 ಮುಳ್ಳಾಗಿರ್ದಂ (ಅರ್ಥನೇ. 9-09) ; ಅಂಗನೆಯ ಹಸ್ತನಖಮೆ[ಳ] 
೧೨. ತಟ್ಟು ; ತಾಕು: ಮಹಿಯ ಪೊಂಗಿ ತಲೆಕೆಳಗು ಮಾಡಿದ ಹಿಮವ ದಿಂಗಳ್‌ ಕೇದಗೆಯ ಸುಟಃಯ ಮಧುವೆಂಬುದನೆತ್ತಂ ಗೆಲ್ಲಿರ್ದವು 


ಮರು ಭಾವು (ಉಕ. ೬-೧೪). ೧೩. ಕೂಗು; ಅರಚು: ವಾತ 
ಪೂರಣಂಗಳಿಂ ನೊಂದಂತೆ ದೆಸೆದೆಸೆಗೆ ಪೊಂಗುವ ಗೂಗೆಗಳಿಂ . - . ಉಯ್ಯ 
ಆಡುವ ರಣದೇವತೆಯರಿಂದತಿಭೆಯಂಕರಾಕಾರಮಪ್ಪುದು (ಉವ್ಮಸಾ: ೩೨೯ 
ಕೂರ್ರಳ)- ೧೪. ಕಂಂದಣಿಸಿ ತುಂಬಿರು ; ಮೆಟ್ಟು: ಮಖಂಗುರುಳನು 
ಪಿಡಿದೊಯ್ದೆನ್ನ ನಎರತ್ನ ಪೊಂಗಿದ ಮಣಿಮಂಚದಲಿ ಅಂಗಜಕೇಳಿಯ 
ನಿತ್ತೆನ್ನನುಳುಹೊ (ಕಂಠಂ. ೪-06): ಪೊಂಕ್ಕು : ೧೧. ಸೊಗಸನಗಲ್ವ 
ದಾಗಿಸೆ ಲತುಂಗಮನರ್ಶಿಯೆ ಪೊಂಕುವಾಸೆಯಂ ತೆಗೆದಮುರ್ದಪ್ಪವಾಸೆಯ 
ನಭೀಕ್ಷಿಸೆ (ನ:ಹಾತೇ- 6-೬೪); ತುಂಗಪಯೋಧರೆ ಮಿಂದು ಸಿಂಗರಗೈದಾಸನ 
ದೊಳು  ನಲ್ಲನರ್ಧಾಂಗವ ಪೊಂಕಿ ಕುಳ್ಳಿರ್ದು (ನರಕ: ೧0-೬೭). 
ಹೊಂಗ್ಳು : ೧. ಹೂತ ಹರುಷದ ಹೊಂಗಿದುತ್ಸವದ . . . ಉಬ್ಬಿನಲಿ 
ಹೊಂಪುಳಿಯೋದನು (ಸಂಠಶ. ೩೩-೩೬). ೨. ಹೊಂಗಿ ಪೈತ್ಯಶ್ಲೇಷ್ಠ 
ತತಿ ರಂಧ್ರಂಗಳಲಿ ಮುಸುಕಿದಡೆ ತನುರೋಮಂಗಳಿನಿತುಂ ₹ವುಜುನಾತಡೆ 
ದೃಷ್ಟಿಗಳು ವಿಚ್ಛಿನ್ನವಾದಡೆ ನಿಮ್ಮಯಾಣೆ ಪ್ರಮಥರುಗಳಾಣೆ 
(046. ೪೪-೨೭). ೪. ಢೋಲ್ಲಳ ಢಳಂಕಾರ ಹೊಂಗು ಶಿದೆ (೧೪೦೪: ೭೦-೪), 
೫. ಹೊಂಗಿದ ಪುಷ್ಪದ ಪರಿಮಳವನುಂಡೆಳ್ಳು ಅವು ತಮ್ಮಂಗವ ಬಿಟ್ಟು 
ಹೋಹಾಗ ಕಮ್ಮೆಣ್ಣೆಯಾಗದಿಪ್ಪುವೆ (ತನ್ನೆ ವ: ಕ. ೬೬೩-೭೦೦) - ಓ, ನವ 
ನೀಳಕಾಂತಿಖಿಂದಿದಿರೇಟುತಿರೆ ಬಾಸೆ ನಡು ಹೊಂಗಿ ಕಿಳ್ಬೊಡೆಯದೊಪ್ಪದಿಂ 
ಹಿಗ್ಗುತಿರೆ (0ಸರ- 0-00೪. ೭. ಜನಕಂ ಸಾಮನ್ನಭೀಮವು* 
ವಾಜ್‌ ೬ಡಂಗಿ ಹೊಂಗಿ ಮದವೇಜ* ಚಲಂ ತಲೆದೋರಿ ಬಿಲ್ಲನಾರ್ದ್ವೇ 
ಅಸಿ ನೀವಿ ಜೇವೊಡೆದು (ಎಳ. ೩11. 5ಕ್ಕನ- 30-೪೬ ; 1360) ; ಸಂಗಡ 
ವಮಿರ್ದಂಗನೆಯರ* ಶೃಂಗರಿಸೆ ಮಂಗಳಮುಖಿ ಹೊಂಗಿ ಹೊರೆಯೇಟಾ 
(ಗಳ. ೪-೬ ನ) ; ವನಜನಾಭಧ್ಯಾನಸುಧೆಯಲಿ ನನೆದು ಹೊಂಗಿದ ಕರಣ 
ಹೊರೆಯೇಆ್‌ತ್ತು (ಕುನ್ಕಾರ್ರೋ. ೦-೨೨). ೧೦. ಹೊಂಗಿ ಮಿಡುಕುವ 
ಮಾನ ಗುದಿಗಳಂ - ಪೂತಿಬೆಕ್ಕಂ ಹರಿಶ್ಚಂದ್ರರಾಯಂಗೆ ಕಾಣಿಕೆ 
ಯನಿತ್ತು (ಕಳಾ. 3-8) ; ಮುಗುಳುನಗೆಗಳ ಹೊಂಗುವಂಗದ ನಗೆ 
ಮೊಗದೊಳಾನಂದಬಿಂದುಗಳೊಗುವ ಕಂಗಳ . . . ಪಾಂಡವರೆಅಗಿದರು 
(೪9: 0೬-೩೦) ; ಆರಸರ ವಿಭವದುತ್ಸವದ ತೆರವ ಕಂಡು ಕುಶಲವ 
ಪಡೆದ ಕಂಗಳಿವು ಹೊಂಗುವುವು (ಕುರೆರೇ. ೪೬-೩). ೧೨. ರಂಗ ನಿನ್ನಯ 
ವಕ್ಷದೊಳಗಿರ್ಪ ಕೌಸ್ತುಭಮಂಗಂಡ ಫಘನಮಹಿದುರನು ಹೊಂಗದು 
ಕಿಲ್ಬಿಷವು (ಕತಸ0. ೩-೦೩) - ೧೫. ಬಾಗು ;: ಬಳುಕು : ಅವನ 
ಭಾರ ತುಯ್ದ ಹೊಡೆತಕ್ಕೆ ಬಚ್ಚನ ಕೈ ಹೊಂಗಿ, ಬೈಸಿಕಲ್‌ ಅವನತ್ತ 
ಬಾಗಿ, ಬೀಳುವುದರಲ್ಲಿತ್ತು (ಮಲೆವು. ೧೮೩). ೧೬. ಹುಟ್ಟು ; 
ಉಂಟಾಗು ; ಪ್ರಕಟವಾಗು : ತಿಂಗಳಿಗೆ ತಲೆ ಮಾಸವೆರಡಜಲಂಗ 
|... ಹೊಂಗುವವು ಧಾತುಗಳು ನಾಲಕಂತಿಂಗಳಿಗೆ ಬರೆ ಹಸಿವು ತೃಷೆಗಳು 
ತಿಂಗಳ್ಳೈದಅಲಿ (ನಿರಾಗ- ೩-೧೪-೨೦): 
[ದೇ. ॥ ತಮಿ. ಪೊಜ್ಕು; ಮಲ. ಪೋಂ; ತುಳು. ಮೊಂಗು. ಬೊಂಗು ; 


10 


೩5 |ಪೊಂಗುಡುಪು (ನಾ). ಚರ್ಮವಾದ್ಯವನ್ನು 


40 


ತೊಳಗುವ ಪೊಂಗಿನೊಳಾಕೃತಿಯೊಳೆಸೆವ  ವರ್ಣಕ್ರಮದೊಳ' (0)೫ಂ. 
ಓಟ). ೩. ಶುಭ : ಮಂಗಳ: ' ಪೊಂಗುನೂಲ್‌ ' ಪರಾ. ೪. 
ವ್ಯಾಪನೆ ; ವಿಕಾಸಹೊಂದುವಿಕೆ : ($). (ಗು). ೫. ವ್ಯಾಪಕ 
ವಾದ ; ಹೆಚ್ಚಾದ : ಎಸಳುಗಂಗಳ ಪೊಂಗುಶೋಭೆಯಿಂ ರಂಜಿಸುವ 
ವಿಸುಪ ತುರುಗೆವೆ (ತುರಂಗ. 9೪-೩೦)- ಪೊಂಕ್ಕು : ವಿ. ಕುಂಬಮ 
ಪನ್ನೀರು ಕೂಡಾ ಗೋಡೆಗೆ ಪೂಶಿ ಪೊಂಕಾದ ಚಿತ್ರಪತ್ತಿಗೆಯನ್ನು ಬರದು 
(ಯುನಳ. ೩೭). ೬. ಬೆಡಗು; ಬಿನ್ನಾಣ; ಬಿಂಕ: ಮಯ್ಗರೆ 
ಯಲು ಗಣ್ಣಿನ ತೊಣ್ಣಿಸೆಂಕದಧಟಲ್‌ ಪೊಂಕಾ(ಕ)ಳ್ತನಂ (ಜ್ಮ- 
04-೨೭-೭೩ ; 1090) ; ಸೊಗಯಿಂಪ ಪೊಂಕು ಲಾಲಿಸುವ ಲಲ್ಲೆ ಮರಲ್ಲುವ 
ಮಾತು (ಕಂದ್ರಥು- ೪-೬೦). ಹೊಂಗ್ಕು : ೭. ಉತ್ಸಾಹ ; ಹುರುಪು: 
ನಾರುಡೆಯಿದಾರದಯ್‌ ? ಹೋಹ ಹೊಂಗಿಂದಿದಂ ಮರೆದಿರೇಂ? 
(6 ರಾರ. ೨೨೯-೪೭). ೮. ಕೊಂಕು ; ಬಾಗು : ಕಂಗಳಲಿ ಕುಡಿಮೇಳ 
ಹುಬ್ಬಿನ ಹೊಂಗಿನಲಿ ಭಂಜವಣೆ ಭಾವದ ಭಂಗಿಯಲಿ ಪಶಿಕರಣೆ (ಕುರ್ಮಾ. 
0೩-೨೩), ೯. ಉತ್ಕರ್ಷ ; ಏಳಿಗೆ ; ಬ್ರುಹ್ಮಣಮತದ ಹೊಂಗು 
ಹೆಚ್ಚಾಗಿತ್ತು (ನಾಕಾ: ೭೨). ೧೦. ತೀವ್ರತೆ; ಹೆಚ್ಚಳ : ಹಿಂಗ 
ದಾಸಜು ಮನದ ಬಯಕೆಯ ಹೊಂಗು ಮುಟಯದು ಚಿತ್ತದೆೊಲವಿನ 
ಹಂಗು ಹಜ್‌ಯದು (6ಳಾಗ: 6-೩-೨). [-ಆ ಪೊಂಗ್ಕು. /ತಮಿ, ಪೊಜ್ಯು, 
ಪೊಬ್ಯ. ಪೊಕ್ಕ ; ಮಲ. ಪೊಕ್ಕ ; ತುಳು, ಬೊಂಗು ; ತೆಲು. ಪೊುಗು) 
ಬಾರಿಸಂವ ಚಿನ್ನದ 
ಕೋಲು ; ಚಿನ್ನದ ವಾದನದಂಡ : ಸಮರಸನ್ನಾಹಭೇರಿಯಂ ಪೊಂಗು 
ಡುಪಂ ಪಿಡಿದಡಸಿ ಪೊಡೆಯಲ" (ರಾ3ಶೇ- ೬-೩೦ ವ). 
[ ಪೊಂ (ಆ ಪೊನ್‌) + ಕುಡುಪು ) 


ಪೊಂಗುನೂಲ್‌ . ಪೊಂಗುನೂಲು, ಹಂಗನೂಲಂ (ನಾ). ೧. ಮಂಗಳ 


ಕಾರ್ಯಗಳಲ್ಲಿ ಮುಂಗೈಗೆ ಕಟ್ಟಿಕೊಳ್ಳು ವ ಹಾಗೂ ದೇವರು. 
ಕಲಶ ಮೊದಲಾದುವುಗಳಿಗೆ ಏರಿಸುವ ಅರಿಸಿನದ ದಾರ: 
ನಾಂದುವ ಬೇವಿನ ಸರಳಿಗೆಗಳುಂ ಕೂಲೊಳ್‌ ಪೊಂ!ಶಾಕಾಂ- ಪಾಂ)ಗು 
ನೂಲಂ ಸುತ್ತುವ ಕುಡುಗೋಲ್ಲಳುಂ ಪ್ರಂಜಿಸುವ ಕಣಿಶಂಗಳು 
ಮೆಸೆಯೆ (೧೮ರ: ೩-೩6 ನ). ೨. ಎಳೆಯ ವಂಕ್ಕಳಿಗೆ ಹಾಕುವ 
ಒಂದಂ ಬಗೆಯ ಆಭರಣ : ಅರಳಿಲೆ ಪೊಂಗುನೂಲ್‌ ಪುಲಿಯುಗುರ್‌ 

ಭುವನೈಕಮಂಡನನೊಳೇನೆಸೆದಿರ್ದುದೊ ಬಾಲಮಂಡನಂ (ಕೆ. 
೫-೬೨): ಪೊಂಗುನೂಲು : ೧. ನನೆಯ ದಂಡೆಗಳನು ಕಟ್ಟು ಅನುಮಾಡು 
ಪೊಂಗುನೂಲನು ಗಂಧವರೆ (ಶಂಶ್ರಸ80- ೦೨-೩೬): ಹಂಗನೂಲು : 
೧. ಗಂಧದ ಬೊಟ್ಟು ಗಮಕಿಲೆ ಇಟ್ಟು ಹಂಗನೂಲು ಹಾಕಿಯೆಷ್ಟು . . - 
ಆ ಕಲ್ಲೇನೂ ಉಣಲಿಲ್ಲಾ ಎಡೆಮಾಡಿ ನೀನೆ ಉಂಡೆಲ್ಲಾ (ಕಂಠ. ೩೬-೦೩) 
ಈ ದಿನ ಈ ನಾಗಗಳ ಪೂಜೆ ಮಾಡಿ ಹಂಗನೊಲು ಕುಬಸಗಳನ್ನು ಏರಿಸಿ 

- ಬರುತ್ತಿದ್ದರು (ಶಲ್ಮ: ೬೪): /. [ಪೊಂಗ್ಳು -- ನೂಲ] 


ತೆಲು. ಪೊಂಗು ; ಕೋತ. ಪೊಂಗ್‌, ಪೊಗ್‌ ; ಕೋಲಾ. ನಾಯ್ಕಾ- ಪೊಂಗ್‌] 
ಪೊಂಗ್ಳು. ಪೊಂಕ್ಕು. ಹೊಂಗ್ಕು (ನಾ). ೧. ಗರ್ವ; ಸೊಕ್ಯ: 
ಪೊಂಗುಟ್‌ಮು ಭರತನೃೈಪಚೆರಣಂಗಳ್ಳಾ ಮಾಗಧಾವುರಂ . . - ಬಾಗಿದಂ 
ಮಲೆಪರ ಪೊಂಗಡಂಗಿದುದು ಮನ್ನೆಯರುರ್ಕ್ಕು 


ಪೊಂಗುನೂಲು « ಪೊಂಗುನೂಲ*' ನೋ. 
ಪೊಂಗುಪ್ಪಸ (ನಾ). ಜರತಾರಿ ಎಳೆಗಳಿರುವ ಕುಪ್ಪಸ : ಪೊಂಗುಪ್ತಸಂ 
46 ದೊಟ್ಟೊಡನಿಟ್ಟೋರಂತೆ ಮಾಣಿಕ್ಯದ ಕಿವಿದೊಡವಂ (ಕಾಕ: ೦೩-೬೦). 
[ಪೊಂ («ಎ ಪೊನ್‌) 4 ಕುಪ್ಪಸ) 


(ರಿಪು: ೦೨-೦೦೧) ; 


ಪೊಂಗುಪ್ಪೆ 


ಪೊಂಗುಪ್ಪೆ (ನಾ). ಚಿನ್ನದ ಜಾಡಿ; ಬಂಗಾರದ ಹೂಜಿ; ಪರಿಮಳಿಪ 
ಸೀತಳೋದಕವ ಪೊಂಗುಪ್ಪೆಯೊಳು ತುಂಬಿಡುತ್ತೆ (ನನರೋ, ೧೪-೧೭). 
[ಪೊಂ («ಎ ಪೊನ್‌) + ಕುಪ್ಪೆ (೬ ಕುಪ್ಪಿ))) 
ಪೊಂಗುಬ್ಬ (ನಾ). ಚಿನ್ನದ ಗುಬುಟಂ..-ಗುವಟಟ : ಅಂಗದೊಳ 


ಗಮರ್ದ ಬಣ್ಣಬಗೆಗಳ ಬೆಳ್ಳಿಪೊಂಗುಬ್ಬಿ ವರಿಗೆಯಂ ತೊಡೆ ಚಾಟು 
ಗೊಳುತೆ (ಕಂಠಿ. ೪6-80): [ಪೊಂ (ಆ ಪೊನ್‌) -- ಗುಬ್ಬಿ) 
ಪೊಂಗುರು. ಪಿಂಗಂರು,. ಪೆಂಗುರು,. ಹೆಂಗಂರು. ಹೊಂಗರ್ಕಿ. 


ಹೊಂಗುರು (ನಾ). ಕೊಕ್ಕರೆಜಾತಿಗೆ ಸೇರಿದ ಒಂದರಿ ಬಗೆಯ 
ಪಕ್ಷಿ: ಕೋಗಿಲೆ ಚಾದಗೆ ಪೋದಗೆ . . . ಕಾಗೆ ಪೊಣರ್ವಕ್ಕಿ ಪೊಂಗುರು 
ಗೂಗೆ ಮುಕುಂದಂ ಬಲಾಕೆ ಲಾವುಗೆ ಸೇನಂ (೪ಾದೃಸಾ- ೧೦೪೪ ಕೂರ್ರಳ)- 
ಏಂಗುರು : ಪೊಣರ್ವಕ್ಕಿ ಪಿಂಗುರು[ಣಣಂ. ರಿ] ಗೂಗೆ ಮುಕುಂದ 
ಬಳಾಹಕೆ (ಸೂಸು. ೩-0೪)- ಪೆಂಗುರು : ಗಿಳಿ ಪರುಳಿ ಪೆಂಗುರು[ಶಾಕಾಂ. 
ಪಿಂಗುರಿ] ಕ:ರಂಡವತಾಂದೆ ಮೊದಲಾಗೊಡೆಯ ಗಗನಚರಂ ಪಂಚೇಂದ್ರಿಯಂ 
ಗಳುಮಾಗಿ (ಕಣ್ಮಾಕಾ 6೩೯). ಹೆಂಗುರು: ಬಾನಾಡಿ ಪೆರ್ಬಕ್ಕಿ 
ಹೆಂ[ಕಾಕಾಂ. ಹಿಂ]ಗುರು ಕಾಕಂ. . . ಇರ್ಕುಂ ತದ್ವನಾಗೌಘದೊಳ್‌ (ರಾಜಕೇ, 
೩-೩), ಕಾಕಂ ಬಕಂ ಕೆೊಂಚೆ ಹೆಂಗುರು . . . ಚಿಂತಕಮವಿರ್ಕುಂ ತತ್ತರು 
ವ್ರಾತದೊಳ್‌ (ಹೂರಕಂ. ೪-೪೬); ಪಾರಾವತಂ ಹೆಂಗುರು ಟೀವಂ ಟಿಟ್ಟಿಭಂ 
. ತದ್ವನಾಂತಸ್ಮ ಮಿರ್ಕುಂ (ಶಂಕು. 4೨೩೬). ಹೊಂಗರ್ಕಿ : ಹೊಂಗರಿ 
ಚರಣುಯುಧಂ ಗಿಡುಗ ಗೀಜಿಗನಾ ಗಿಳಿ ಕಾಡ ಗುಬ್ಬಿಗಳ ಬರುತಿರೆ 
(ನಶ್ಮಕಾ. ೬-೨೦೬).- ಹೊಂಗುರು: ಹೊಂ[೫ಕಂ. ಹೆಂ]ಗುರು ಚರಣಾ 
ಯುಧಂ ಶಕುನಿ. . . ಶಿತ್ತಿರಿ ಗಿಡುಗಂಗಳೆಂಬ ಖಗವೃಂದದಿನಲ್ಲಿಯರಣ್ಕ 
ಮೊಪ್ಪು ಗುಂ (ಗಂಳ. ೦-೩೪; ನುಲ್ಗಕಾ. ೩-೧೪೦ ನೋ); ಹರಡೆ ಹಸುಬ 
* - * ಹೊಂಗುರುವಕ್ಕಿಯೆಸೆದವಂದಲ್ಲಿ (ಕ್ರೀಕಾಂ. ೬-೦೮): 
[ಆಖ್ಯಾ. ಪೋಕ್ಟರ./ಸಂ. ವುಷ್ಕರ-/ತೆಲು. ಪೆಗ್ಗುರು, ಬೆಗ್ಗುರು] 

ಪೊಂಗುರುಜು (ನಾ). ಬಂಗಾರದ ಮಂಟಪ: ಕೇರಿಕೇರಿಯಲಿ 
ಪನ್ನೀರ ಚಳಯ ರನ್ನದೋರಣ ಪೊಂಗುರುಜುಗಳು ಮೆ:ರೆಯಿಲ್ಲದೆ ಕಾಂಶಿ 
ಎಡಿದುವು (ಕಸಂ. ೨೩-೨೬). [ಪೊಂ (« ಪೊನ್‌) + ಕುರುಜು) 

ಪೊಂಗುಲ (ನಾ). ೧. ಚಿನ್ನದ ಕೆಲಸ ಮಾಡುವವರ ಕಂಲಕ್ಕೆ ಸೇರಿ 
ದವನು ; ಅಕ್ಕಸಾಲಿಗ : ಕಡೆಕೊಳಂದ ಮಣ್ಮಿಗಪ್ಪೊಂಗುಲಂ ಕೊಡ 
ಲಿಯಂ ಬಲ್ಲಸಿಯ ಕವ್ಮುಲು ಮಾುಟ್ಟಗೆ೦ಯೆೊಡೆಖೆ೧ೊಂ ಓದಲಪೋಲೆಯಂ 
ಮುಜ್ಜುಳ೦ (ಮರಿ: ೦೩% ೩೮-೨೨ ; ಸು- 11ನೆಯ ಕಠ). ವಿ. ಒಬ್ಬಾ ತನ 
ಹೆಸರಂ ; ಸಾಕ್ಷಿ ಕೂಡಲೂಂ್‌ ಪೊಜ್ಲುಲರು ಎಳ್ಮಡಿಯರು ಬದಿರಿಯರುಮ 
(ಕ್ಕೊ. ೦೯೦೬, ೧೩-೯; 726): [ಪೊಂ (-ಆ ಪೊನ್‌) -- ಕುಲ) 

ಶೊಂಗುಲ್ವಟ್ತ್‌ (ನಾ). ಒಂದು ಪ್ರದೇಶದ ಹೆಸರು (?): ತೆನ್ಶಣ 
ಕೊನೆದು ಪೊನ್ನುಲ್ವಟಕ್ತಿಯ ತೆನ್ನೊಳ್ವೆ ತೆನ್ಮಣಸೀವೆ೨ (ಮೈಕಆ0- ೦೯೨೭, 
033-೬0 ; 808 1). [?) 

ಪೊಂಗುಳ (ನಾ). ಚಿನ್ನದ ಕುಳ,-ಗುಳ ; ಪೊಂಗುಳಂಗಳಂ ಕಬ್ಬಿಣದ 
ಗುಳವೆಂದು ಕೈಯಲೀಯೆ (ಕತುಕು. ೬-೩-೨). 

[ಪೊಂ (ಆ ಪೊನ್‌) 4 ಕುಳ (ಆ ಕುಬು)] 

ಪೊಂಗುಳಿಗೆ (ನಾ). ಚಿನ್ನದ ಗುಳಿಗೆ: ಪೊಂಗುಳಿಗೆಗಳ ಪರಿಯೊಳಂಗು 
ಪ್ಪಂಗಳೊಪ್ಪುಗು ನಿಮಿರ್ದ ಕೋಮಳದಂಗುಳಂಗಳು ಮೆಜ?ವವುಡುಗಣ 
ದೊಲು ಪದನಖಾಳಿ (8ಸಫ್ರು- ೪-0೭). [ಪೊಂ («ಎ ಪೊನ್‌) + ಗುಳಿಗೈ) 

ಪೊಂಗುಳುವ (ನಾ). ಚಿನ್ನದ ದ್ವೀಪ: ಪಾಲ್ಗಡಲೊಳಗಣ ಪೊಂಗು 
ವಂ ಗಡಮೆನಿಸಿದುದಮರನಗಮಿದೆ:ನೆಚ್ಚರಿಯೋ (ವರವೂ. ೦೨.೩೩)- 

[ ಪೊಂ («ಎ ಪೊನ್‌) 4 ಕುಟಿವ,] 
ಪೊಂಗೆಚ್ಜೆ, ಹೊಂಗೆಜ್ಜೆ (ನಂ). ಚಿನ್ನದ ಗೆಜ್ಜೆ : ಮಧುಪಾನದಿಂ ಸೊಕ್ಕಿದ 


೫೮೭೬ 


20 


35 


40 


460 


ಕೊಂಗೊಳಗು 


ಮುತ್ತಂಚೆಯ ಧ್ವೈನಿಗಳಂತೆ ಜರ್ಲುರವೂಾದ ಪೊಂಗೆಜ್ಜೆಗಳ ಮೆಲ್ಬುಲಿ 
ಯೊಳಂ (ಕಾರಂತ: ೬೬); ಪೊಂಗೆಜ್ಜೆಯುಲಿವು ನೆಲನುಗ್ಗಡಿಸುತ್ತಂದೆಸೆಯೆ 
ನಡೆತರುತಿರ್ದಳ್‌ (೧6೪. 8-ಂ0೬) । ಮೆಆೆಯಲೊಡ್ಮಾಣದ 
ಪೊಂಗೆಜ್ಜೆಗಳ ದನಿ . . . ಪಾಡುತ ಹಿರಿದು ಸಂಭ್ರಮವ ಬೀಜ್‌ದರು 
(ಕಂಠವಿ: ೨೦-೧೦೦). ಹೊಂಗೆಜ್ಜೆ : ಹೆೊೊಂಗೆಜ್ಜೆಗಳ ಮುಕುರದ ಘಂಟೆಗಳ 
ವಜ್ರಮಯಧಾರೆಗಳಲೆಸೆದುದು ಭದ್ರ ಮಂಟಪದ (ಕುಠ್ಮಾಳ- ೦೨-೦೨); 
ಪುಟ್ಟವಾದಗಳ ಹೊಂಗೆಜ್ಜೆಗಳ್‌ ಫಲಿರೆನೆ ದಟ್ಟಗಿಯಿಡತೊಡಗಿದನು 
(6ಗೀಡತ: ೦೭-೬೨); ಸುಗತಿಗುಲಿವ ಹೊಂಗೆಜ್ಜೆಗಳ ರಭಸದಿಂದೆಸೆವ ನಿರ್ಮಲ 
ವಾಜಿಯಂ ಸುವೇಗಂ ತುದು ನಿಲಿಸಿದಂ (ಕೈಮಿರಾ- 8-00). 
[ ಪೊಂ (೭ ಪೊನ್‌) 3 ಗೆಜ್ಜೈ) 
ಶೊಂಗೆಲಸ. ಹೊಂಗೆಲಸ (ನಾ). ಚಿನ್ನದ ರೇಕಿನ ಕೆಲಸ : ಪೊಸ 
ಪೊಂಗೆಲಸದ ಯೂಪಸ್ತಂಭಂಗಳ ಭಂಗಿಯನನುಕರಿಸಿದುವುಳ್ಳೊಡೆಯಾ ಕಮಲ 
ದಳಾಂಬಕಿಗೆ (ಆಜಯಳಾ. ೩-೩0). ಹೊಂಗೆಲನ : ತೀವಿದವು ಹೊಂಗೆಲಸ 
ಗತಿಯಲಿ ಲೋವೆಗಳು (ಕುವ್ಮಾಅ: ೦೨-೯) ; ಹೊಂಗೆಲಸದ ಪೊಚ್ಚ ಪದುಮ 
ವಿಟ್ಟರದೊಳು ಮಂಗಲಮಜ್ಮನಗೆಯ ಪ್ತ (ಮೋಹಕ. ೨೦-4): 
[ಪ್ಲೊ.(« ಪೊನ್‌) + ಕೆಲಸ] 
ಪೊಂಗೇದಗೆ, ಹೊಂಗೇದಗೆ (ನಾ). ಒಂದು ಬಗೆಯ ಕೇದಗೆ; 
ಹೊಂಬಣ್ಣದ ತಾಳೆಹೂವು : ಮಗಮಗಿಪ ಜಾದಿ ಪೂಗೆ:ದಗೆ ಮಲ್ಲಿಗೆ 
ಯೆಂಬ ಪಲವು ಪೂಮಾಲೆಗಳಂ ಬಗೆಯಣಲೌದೋಲಗಿಪುದು ವತಾಲೆಗಾಜನಂ 
ಪೋಲ್ತೂದಗ್ರಮಾಲ್ಮಮಹೀಜಂ ((ಡರಿಫ್ರು- 5-4೬) । ಸೋರ್ಮುಡಿಯಿಂ 
ಸೂಹಿದ ಪೊಂಗೇದಗೆಯ ಕುತ್ತುಂಗಟೌ್‌ (ಕೇಣಿ. ೨-೦೩ 5); ವನಮ 
ನುಅ್‌ ಬಳಸಿ ಕಂಗೊಳಿಪ ಪೊಂಗೇದಗೆಗಳೊಪ್ಪಿದುವು (40g. ೪3-06). 
ಹೊಂಗೇದಗೆ : ಕುರವಕದ ವಕುಳದೆಳೆಗೌಂಗಿನ ಹೊಂಗೇದಗೆಯ ಬಳಸಿ 
ನೊಳಂ - . . ಲತಾಮಂಟಪುಗಳ” ಮನಂಗೊಳಿಪುವು (ಳಾದಂತೂ- ಬಿ ; 
ಈಕಿ ಹೊಂಗೇದಗೆಯ ಕಂಚಿಯ . . . ಕಿತ್ತೊರಸಿ ಹುಡಿಹುಡಿ ಮಾಡಿದನು 
ಹೊಂಗೇದಗೆಯೆಸಳಂ ವಾಸಿಸಿ (ಇಯ?ಾ. ೨-೧೪). 
[ಪೊಂ («ಎ ಪೊನ್‌) 4 ಕೇದಗೆ] 
ಪೊಂಗೊಡ, ಹೊಂಗೊಡ (ನಾ). ಚಿನ್ನದ ಕೊಡ ; ಸ್ವರ್ಣಕುಂಭ : 
ಪೊೋಗೊಡಂ  ತಮಾಳವ್ಲುವದೊಳಿ  ಮುಚ್ಚಿದಂದದೊಳೆ ಚೂಚುಕ 
ಮಾಂತುದು ಕರ್ಪನಾಕೆಯಾ (ಶಂಕರಾ: ೧-೧೨೫) ; ಬಿಳಿಯ ಸಾಸವೆ ಪೊಂಗೊಡ 
ನಷ್ಟಶೋಭೆ ಕನ್ನಡಿ - - . ಎಲ್ಲೆಡೆಗಳೊಳಲ್ಲಿಗಲ್ಲಿಗಧಿಕಂ ಪಡೆದತ್ತು ಜನುನು 
ರಾಗಮಂ (ಕಾವ್ಶಾಪ - ೬೩೨) ; ಕೀಲಾಲಮನುಜ* ಸಾಸರಸೂಳ್ಳೊಂಗೊಡನಿಂ 
ತಂದು - ಅಭಿಷೇಕಂಗೆಯ್ದಂ (ಉದ್ಯರೇ- ೩-೪8). ಹೊಂಗೊಡ ; 
ತೊಳೆದ ಹೊಂಗೊಡದೊಳಗ್ಗಣಿಗಳಂ ತುಂಬಿ ತಂದಿಳುಹಿದರು ಕಾಮಿನಿಯರು 
(man: ೩-೫೩೭) ; ಹೊಂಗೊಡನ ಹಿಡಿದೈತರಲಿ ನಾರಿಯರು (ಳುವ್ಮಾಲ್ರೋ. 
9೨೩೭) ; ಮುಜ್ಜನಕುಷ್ಣ ಜಲ ಹೊಂಗೊಡದಲಿಳುಹಿದವು (ಕೊರರಾ - 
[ಪೊಂ (ಎ ಪೊನ್‌) + ಕೊಡ್ಕ) 
ಪೊಂಗೊಡೆ (ನಾ). ಚಿನ್ನದ ಛತ್ರಿ; ಬಂಗಾರದ..ಸತ್ತಿಗೆ : 
ಶಕ್ರಂಗೆತ್ತಿದ ಮಾಣಿಕಗೊಡೆ ಪೊಂಗೊಡೆ ಬೆಳ್ಳಿಗೊಡೆಯೆನಿಸಿದುದು 
ಶಶಿಬಿಂಬಂ (8ಗ2- ೦೬-೦೦೬) ; ಚೈತ್ರನೆತ್ತಿದ ಪಲವುಂ ಪೊಂಗೊಡೆಗಳಿನಿಸಿ 
ಪೂತು ಮನಂಗೊಳಿಸಿದುವೆರೆವ ಕರ್ಣಿಕಾರಕುಜಂಗಳ್‌ (ಕುಸುರಿ. 3-90) - 
[ಪೊಂ (ಎಪೊನ್‌) 4 ಕೊಡ್ಕೆ) 
ಪೊಂಗೊಳಗು (ನಾ). ಪಶುಗಳ ಗೊರಸಿಗೆ ತೊಡಿಸುವ ಚಿನ್ನದ 
ಆಭರಣ : ಪೊಂಗೋಡು ಪೊಂಗೊಳಗು ಪೊಂಗೆಜ್ಜೆ ಘಂಟೆಗಳು ಪೊಂಗಲಶ 
ಪೊನ್ನ ಬಾಸಿಗ ತಂದು ವೃಷಭನಂ ಸಿಂಗರಿಸಿ (ಸಿಂ0ರಾ - 3-08). 
[ಪೊಂ (ಎ ಪೊನ್‌) + ಕೊಳಗ] 


(Dm. ೦೦-೨೦) ; 


೫-೬-೩೪) 8 


ಪೊಂಗೊಳಲು 


ಪೊಂಗೊಳಲು (ನಾ). ಚಿನ್ನದ ಕೊಳಲು : ವೊಂಗೊಳಲನೂದುತಿಹ 
ಯದುಕುಲೋತ್ತುಂಗ (ಶೃ606. ೩-೩6 ಕಂ) ; ಪೊಂಗೊಳಲಾಂತು ನಿಂದು 
. ಎ ಬುಜಿಪೋಜೆಯೊಳ್‌ (860. ೬೨೨). 

[ಪೊಂ (೭ ಪೊನ್‌ ) + ಕೊಳಲು (ಎಕೊಟಲ)] 

ಪೊಂಗೋಂಟೆ, ಹೊಂಗೋಂಟೆ, ಹೊಂಗೋಟೆ (ನಾ). ಚಿನ್ನದ 
ಕೋಟೆ : ವರಯೋ ಹಿಜ್ಮನಮಂ ಪುರಂ ಪುರಮನೊಳ್ಳೊಂಗೋಂಟೆ 
ಪೊಂಗೋಂಟೆಯಂ ತರುಷಂಡಂ .. . ತಳ್ತೊಳಕೆಯ್ಕೆ ಚೆಲ್ವನೊಳ 
ಕೊಂಡಿರ್ಕುಂ ತದುರ್ವೀಶಳಂ (ಬರ್ಕ. ೦-8೨) ; ಪ್ರಕಟಂಬೆತ್ತಿರ್ಪ 
ಪೊಂಗೋಂಟೆಯ ತೆನೆಯೆಸಟ್ಗಳ್‌ ಕೇಸರಂ . . , ತುನೆನಲ್ಕೊಪ್ಪುಗುಂ 

ತತ್ಕುಸುವುಪುರಿ (ದಕಳು. ೦-೨8) ; ಬಗೆಗೊಂಡುದಾ 

ಪೊಳಲ ಪೊಂಗೋಂಟೆ (ಕುಂ90- 4-೬೨). ಹೊಂಗೋಂಟೆ : ಪುರದ 
ಮಧ್ಯದ ವಮುಣಿಮಯದ ಹೆೊಂಗೋಂಟೆ ರಂಜಿಸಲು (8ರಂಕ. ೨-೩೯); 
ಹೆೊಂಗೋಂಟಿ ಗಗನಮಂಡಲವ ಮುಟ್ಟಿಹುದು (ಕಂಠ, ೬-೪). 
ಹೊಂಗೋಟೆ : ಸುತ್ತಣ ಮಣಿಗಲ್ಲ ಹೊಂಗೋಟೆ ನೋಡಲು ತಶ್ತಳ 
ಗೆಯ್ದುದಕ್ಷಿಗಳ (ಗೋಶಕ. 4 ೬); ದಿನಮಣಿಯ ಮಣಿರಥದ ಗಾಲಿಗಳ 
ನೇಮಿಗಳ ಪೊಯ್ಲಿಂದೆ ಪುಡಿವಡೆದಯೆದ್ದ ಸಾಲ ಹೊಂಗೋಟೆದೆನೆಗೊನೆ 
ಗಳಿಂದೇಳ್ವ ದೂಳಲ್ಲಿಗಲ್ಲಿಗೆ ನಭದೊಳು ಸ್ಕೂಲದಂಡಿಕೃತಿಯನಾಂತವೋಲ್‌ 
(ಕೈ ಎಣ. ೩-೨೦). [ಪೊಂ (೭ ಪೊನಿ) 4 ಕೋಂಚೆ) 

ಪೊಂಗೋಡು (ನಾ). ಪ್ರಾಣಿಗಳ ಕೊಂಬುಗಳಿಗೆ ಹಾಕುವ ಒಂದು 
ಬಗೆಡಂ ಚಿನ್ನದ ಒಡವೆ: ಚಿನ್ನದ ಕೋಡಣಸು : ವೊಂಗೋಡು 
ಪೊಂಗೊಳಗು ., . ಪೊನ್ನ ಬಾಸಿಗ ತಂದು ವೃಷಭನಂ ಸಿಂಗರಿಸಿ 
(son. ೩-0೩). [ಫೊ (೭ ಪೊನ್‌) 4 ಕೋಡ್ಕ್ಯು] 

ಪೊಂಗೋಲ್‌ (ನಾ). ೧. ಚಿನ್ನದ ದಂಡ; ಬಂಗಾರದ ಕೋಲು: 
ಮೇಲ್ಗಳೊ . . . ಪಾರ್ವತಿಯ ಚಿತ್ತಮಂ ಸೋಲಿಸುವಾ ಕೀಲ್ಲಳೋ 
ಸಲ್ಲೀಲೆಯ ಪೊುಗೊ:ಲ್ಗಳೊ ಕಣಕಾಲ್ಲಳೋ ಲಲಾಟೇಕ್ಷಣನಾ (೧06. 
00-೬೦). ೨. ಚಿನ್ನದ ಬಾಣ: ಪೊಂಗೋಲ ಪಡಿದವರೊಳಾರಾರ್ದೆ 
ನಮ್ಮಳ್ಳೆ ? (೫೮. 0೩-೩೦೦). [ಪೊಂ (೬ ವೊನ್‌) 4 ಕೋಲ್‌] 

ಪೊಂಘಟ್ಟಿ ' ಪೊಂಗಟ್ಟಿ ' ನೋ. 

ಪೊಂಚು,, ಹೊಂಚ್ಕು (ಕ್ರಿ). ೧. ತಕ್ಕ ಸಮಯವನ್ನು ಕಾಯು, - 
ಎದುರುನೋಡು : ಪೊಂಚುವ ಪಾಯ್ವ ಪೊಯ್ವ ಕೊಯ್ದ 
ಸಾವ ಬೆ:ವನಿಬರಂ ಪದ್ಮಾಸನಂ ಕಂಡನು (ಕಂಠಿ. ೪೯-೩೨): ೨. (ಬೇಟೆ 
ಯಾಡುವಾಗ) ಗುಟ್ಟಾಗಿ ಅಡಗಿದ್ದು ಬೇಟೆಯ ಮೇಲೆ ಬೀಳಲು 
ಸಿದ್ಧವಾಗಿರಂ : ಬೆಗೈಂ ಇರದೆ ಪೊಂಚಿ ಪಿಡಿದು ಹಾವು. . . ನುಂಗಲಾಜ 
ದಿರುತಿರಲು (ಕ್ತ ರ. ೩೭-೩). ೩. ಇತರರ ಚಲನವಲನಗಳನ್ನು ರಹಸ 
ವಾಗಿ ಗಮನಿಸು ; ಕದ್ದು ನೋಡಂ; ಬೇಹು ಮಾಡು : -ಪೊಂಗುವ 
ನುಣ್ಮೊಗಂ ಪೊಳೆದು. ಪೊಂಚುವ ಸಂಚಿನ ನೋಟದಟಸ್ತಿಯಿಂದಂಗಜ 
ವರನಾರುಬಟೆಯಂ ಪಟುಗೆಯ್ಯುತೆ ಬಾಜಿಪೋಜೆಯೊಳ* (860, ೬-೨). 
೪. ಯಾರಿಗೂ ಕಾಣದಂತೆ ಗುಪ್ತವಾಗಿರು ; ಅಡಗಿ ಕುಳಿತಿರು: 
ಕಾಂತರಾಲಿಂಗನದೊಳು ಪೊಂಚಿರ್ದ ಕಾಮಿನಿಯರೆದೆ ಧಿಗಿಲೆನಲ್ಕೂಗಲುಂಚ 
ದೊಳ್ಳೋಳಿಗಳ್‌ (ಕೈ£ಪಾ. ೨೬-೨೪): ಹೊಂಚು : ೧. ಮಿಂಚಿದವು ದೆಸೆ 
ಗಳಲಿ ಗಮನಕೆ ಮುಂಚಿದವು ಹಂಸೆಗಳು ನಭದಲಿ ಹೊಂಚಿದುದು ಜೀವನಕೆ 
ಜೀವನವಿರೆಹಿನಿಕುರುಂಬ (ಕುಣ್ಮಾ. ೦೯-೨೦): . ಕತ್ತಲೆಯೊಳು ಮಿಂಚುವ 
ವಿಭೂಷಣಕೆ ಮುಸುಕಿಟ್ಟು ಸುಳಿವರ್ಗೆ ಹೊಂಚುವ ಚಮತ್ಮತಿಯನಳವಡಿಸಿ 
ನೆನಹಿಂಗೆ ಮುಂಚುವ ಪದನ್ಮಾಸಮಂ ಕಲಿತು ನಡೆವ ಜಾರೆಯರ ಚದುರೆಸೆ 
ದಿರ್ದುದು (ಕೈ ಬಳಾ. ೨೬-೦೦) ; ತನಗಾದ ಅಪಮಾನಕ್ಕೆ ಪ್ರಶೀಕಾರವನ್ನು 
ಮಾಡಬೆ:ಕೆಂದು ಮನಸ್ಸಿನಲ್ಲಿ ನಿಶ್ಚಯಮಾಡಿಕೊಂಡು ಸಮಯವನ್ನು 


೫೮೭೭ 


ಶ್ರ 
೦ಎ 


ಪೊಂಚ್ಕು 


ಹೊಂಚಲು ಮೊದಲಿಟ್ಟನು (೬8೪. 08). ಪಿ. ಆ ವಪೊಸತಾಗಿ 
ಸೊರ್ಕಿದಿಭಮಂ ಪದೆದೀಕ್ಷಿಸಿಯೊರ್ವ ಧೀವರಂ ಕೋಪದೊಳೊಯ್ಯನೆೊಯ್ಕ 
ನು! ಹೊಂಚಿ ನಿಕುಂಜಮನೊತ್ತುಗೊಂಡು ಮೇಣ್ವಾಪಮನಾರ್ದು 
ನೋಡಿ ತೆಗೆದಂದಿಸೆ (ಉದ್ಧಟ. ೨-೩9); ತೊಳಿ ದಾಡೆಯಲಿರಿಸಿ ಮೆಟ್ಟಿಸಿ 
ಕುಲುಗೊಲೆಯಲಿ ಸುಂಡಿಲಲಿ ಸಮಸೀಳ ತೋಟ್‌ಸಿ ಹಾಲ್‌ ಹೊಂಚುವ 
ವೀರವಾನರರು , . . ಜೋದರುಗಳಂತಕನಾಲಯವ ಹೊಗಿಸಿದರು 
(ಕೊರ. ೬-೨೦-೦೪) ; ತಲೆಯೆತ್ತುವ ಮಾಂಗಳನೋರಂತೆ ಮಂರಿದಿಸ್ಳ 
ತಲಿಹ ಬಕದಂತೆ ಹೊಂಚುತೆ ಕುಳಿಶಿರುವನು ಕಾದು! (ಕಂಳಾ. ೨.೩). 
೫. ಗುಪ್ತವಾಗಿ ಪ್ರಯತಿ ಸಂ; ರಹಸ್ಯವಾಗಿ ಕಾರ್ಯ ನಡೆಸು : 
“ಹೊಂಚು-ಸಂಕೇತೋದ್ಕೋಗೇ” (ಕರುಣ). ಓ. ಉಪಾಯ ಮಾಡಂ; 
ತಂತ್ರವನ್ನು ಹೂಡು ; ನಿನ್ನೀ ನಿಲವು ನೀ ಹೊಂಚಿಹುದು ಸಮರಕೆ 
ಬಂದ ಸಿಂಗರವೊ (ಉಕ್ತರಾ. ೩43-೬೪). ೭. ಸೂಸಂ; ಹೊರಹೊಮ್ಮು: 
ಹರಿಗೆಗಳ" ಮೇಘದೊಡ್ಡಣೆ ಕಶ್ಚಿಗಳ ತೊಳಪದಿರವೆ ಹೊಂಚುವ ಮಿಂಚು 
ಕವಿದೆಸೆವ ಸಾಯ£ದ ಸರಿಯೆ ಸರಿವಳೆ (8ಂಜ್ಞ: ೬೩65೭); ನಳಿತೋಳ್ಗಳಿ: 
ಜಡಿದು ರಬುಳಪಿಸುವ ಕೈದುಗಳ ದೀಧಿಶಿಗಳು ಹೊಂಚಿದುವು ವಜ್ರಮಣಿ 
ಭೂಷಣದೆ ಕಾಂತಿಯಿಂ (ಕೈಟಳಾ. ೦೬-೬); ನಿನ್ನೆ ನಡೆದಂತಿಹುದ ಮರೆವೆ 
ನೆಂ ತು? .., ಸಂಜೆಸೂರ್ಯನ ಸೌವರ್ಣರಾಗದ ಕಾಂಠಿ ಹೊಂಚಿ 
ಎಮ್ಮಿ ಬ್ಬರನು ಹೊದಿಸಿ ಬೆಳಗಿದುದ (04೬೧. ೬೯-೦). ಲೆ. (ಆಹಾರ: 
ಹಣ ಮೊದಲಾದುವನ್ನು) ಹೊಂದಿಸಿಕೊಳ್ಳು; ಜೋಡಿಸಿಕೊಳ್ಳು: 
ಸಮಾನ್ಯವಾಗಿ ಎಂಥ ಬಡರಾಷ್ಟ್ರವಾದರೂ ಯುದ್ಧಕಾಲದಲ್ಲಿ ಹಿಮಾಲಯ 
ದೆತ್ತರಕ್ಕಾದರೂ ಹಣವನ್ನು ಹೊಂಚಲು ಶಕ್ತವಾಗುತ್ತದೆ (8೫6. ೭೩): 
೯. ಅಳವಡಿಸು : ಹೊಂದಿಸು; ಜೋಡಿಸು: ವಪಂಚೆರತ್ನದ ಕಾಸೆ 
ನವರತ್ನಭೂಷಣ ಮಿಂಚುಮುತ್ತಿನ ಮೊಲೆಗಟ್ಟು ಹೊಂಚಿ ರತ್ನದೊಳು 
ನಿರ್ಮಿಸಿದ ಪುತ್ತಳಿಗಳ ಸಂಚಯದಂತಿದ್ದರಾಗ (ರರಶ. ೦೩-೪೪) - 
[ದೇ.8 ತುಳು, ಅಂಚು; ತೆಲು. ಪೊಂಚು]' 


ಪೊಂಚ್ಕು, ಹೊಂಚು (ನಾ). ೧. ಅಡಗಿಕೊಂಡು ಕಾಯುವಿಕೆ : 


ಗುಪ್ತವಾಗಿ ನಿರೀಕ್ಷಿಸುವಿಕೆ: ಪದವಮೆತ್ತಮಿಡುತುಸಿರ್ವಿಡದೆ ಪೊಂಜಿ 
(ಚಿ) ನೊಳ್‌ ಶಾರ್ದೂಲವೊಂದು ಮುಂಗಡೆಯ ಮೆಳೆಯ ಒತ್ತಿನೊಳು 
ಮೇವ ಮೃಗಕವ್ವಳಿಸುತಾರ್ದು . .. ಮತ್ತರುಣಜಲವ ಪೀರಿದುದು 
(ಕೊಳಾರಾ, ೩-೬-9೭). ೨. ಸೇರಿಕೆ; ಜೋಡಣೆ: ಹೊಂದಾಣಿಕೆ: 
"ಪೊಂಚೆನೆ. ಪೊರ್ದಿದ ಬಗೆ” (ರಕಕ. ೩-೩). ಹೊಂಟ್ಕು: ೨. ಈ 
ಕತೆಗಳಲ್ಲಿ ಸೋದ್ದಿಶ್ಯವಾದ ಆಕಾರರಚನೆಯ ಪ್ರಯತ್ನವಿದೆ. ಇಲ್ಲಿಯೂ 
ಪಾತ್ರಗಳಿರುತ್ತವೆ, ಸನ್ನಿವೇಶಗಳಿರುತ್ತವೆ ; ಆದರೆ ಅವುಗಳನ್ನು ಜೋಡಿ 
ಸಿರುವ ಕ್ರಮದಲ್ಲಿಯೇ ಹೊಸ ಅರ್ಥವೊಂದು ಪ್ರಕಟವಾಗುವಂತೆ ಅವುಗಳ 
ಹೊಂಚು ಕಾಣುತ್ತದೆ (ಹೊಸ: ೨6೩)- ೩. ಗೂಢಚರ್ಯೆ ; ಬೇಹಂ. 
೪. ಉಪಾಯ; ತಂತ್ರ: ಹಂಚಿಕೆ: ಅಳಿಯ ಆ ಆಕರ್ಷಣೆಗೆ ಸುಲಭ 
ವಂಗಿ ಬಲಿಯಾಗುತ್ತಾನೆಂದು ಏರ್ಪಡಿಸಿದ ಇಂದ್ರಾಣಿಯ ಹೊಂಚು 
ವಿಫಲವಾಗಲಿಲ್ಲ (ಕೂಸ॥. ೨೩) ; ಅವರ ರಾಜಕೀಯ ಹೊಂಚೆ- 
ಸಂಚುಗಳು ಜಗತ್ತಿನಲ್ಲಿ ಯಾವೆಡೆಗಳಲ್ಲಿ ಎಷ್ಟು ಯಶಸ್ವಿಯಾದವು ? 
(ಹೂಣರ: ೦೬೦). ೫. ಸಿದ್ಧತೆ ; ಹವಣಿಕೆ: ದಾಯಾದಿಗಳು ದತ್ತಕ 
ಪುತ್ರನನ್ನು ಕೊಡಲು ನಾ ಮುಂಣೆ ನೀ ಮುಂದೆ ಎಂದು ಹೊಂಚಿನಲ್ಲಿಯೇ 
ಒದ್ದಾಡುತ್ತಿದ್ದರು (ಸಕಾರ. ೦೦೪). 

ಹೊಂಚು ಕಾಯು ಎ ಸರಿಯಾದ ಸಮಯಕ್ಕಾಗಿ ರಹಸ್ಯವಾಗಿ 
ಕಾಯು : ಒಬ್ಬ ಹುಡುಗನನ್ನು ಹಿಡಿದು ಅವನ ಸಂಗಡ ಹೊಂಚು 
ಕಾದು, ಅವಳು ಆನಂದನೊಡನೆ . . . ತಿರುಗಾಡಲು ಹೋಗುವುದನ್ನು 
ಕಂಡುಹಿಡಿದ (ರೂರಸ- ೨೦೮) ; ಬೆಕ್ಕು, ಏಡಿ ಮುಂತಾದುವು ತಮ್ಮ 


ಪೊಂಜಗಲಿ ೫೮೭೮ 


ಆಹಾರಕ್ಕಾಗಿ ಹೊಂಚು ಕಾಯುತ್ತವೆ (ಕೀವಾತ್ಮ. ೧೯೪). ಹೊಂಚು ಕೇಳು 
ರಹಸ್ಯವಾಗಿ ಕೇಳಿಸಿಕೊಳ್ಳು; ಕದ್ದ ಕೇಳು : ಎಲ್ಲರೂ ಅವರಿಗೆ ಕಾಣಿಸ 
ದಂತೆ ಹೊಂಚು ಕೇಳುತ್ತಿದ್ದರು ( ಗೋಪುರ. ೩). ಹೊಂಚು ಜಾಗ 
(ಕಳ್ಳರು ಹಾಗೂ ಬೇಟೆಯಾಡಂವ ಪ್ರಾಣಿಗಳು) ಅಡಗಿಕೊಂಡು 
ಕಾಯುವ ಸ್ಥಳ. ರಹಸ್ಕವಾದ ಜಾಗ: (9). ಹೊಂಚು ನೋಡು 
ಗುಟ್ಟಾಗಿ ನೋಡು ; ಕದ್ದು ನೋಡು: ಗುಬ್ಬಿಗಳ ಮೇಲೆ ಎರಗಲು 
ಕಾಯುತ್ತಾ ಬೆಕ್ಕು ಹೊಂಚು ನೋಡುತ್ತಿದೆ (649). ಹೊಂಚು ಹಾಕು 
೧. ಅಡಗಿಕೊಂಡು ಕಾಯಂ; ಗುಪ್ತವಾಗಿ ಸಮಯವನ್ನು 
ನಿರೀಕ್ಷಿಸು: ಅಲ್ಲಲ್ಲಿ ಕಂಡು ಕಾಣದಂತೆ ಹೊಂಚು ಹಾಕುತ್ತಿದ್ದ ಇತರರೂ 
ಬೆರಗಾಗಿ ನೋಡುತ್ತ ವಿಷಯವೇನೆಂದು ತಿಳಿಯದಿದ್ದರೂ ಏನೋ 
ಒಂದು ದೊಡ್ಡ ಕಾರ್ಯವನ್ನು ಸಾಧಿಸಿದವರಂತೆ ಸಮಾಧಾನಗೊಂಡರು 
(8ರೇನ. ೬೬); ಹೀರೆಯು ಸ್ವಲ್ಪ ಮುಂಚೆ ಬಂದಿದ್ದು ಕಿಟಕಿಯ ಹತ್ತಿರ 
ಹೊಂಚು ಹಾಕಿ ಎಲ್ಲವನ್ನೂ ಕೇಳಿ ಹೋಗುತ್ತಿದ್ದಾಗ. ದೇವೇಂದ್ರನ ಕೈಗೆ 
ಸಿಕ್ಕಿದಳು (ಬಂತು. 80). ವಿ. ಬೇಟೆ ಮೊದಲಾದುವುಗಳಿಗಂಗಿ ಅಡಗಿ 
ಕೊಂಡು ಕಾಯು ; ಗುಟ್ಟಿನಿಂದ ಮೇಲೆ ಬೀಳಲು ಸಿದ್ಧವಾಗಿ 
ನಿರೀಕ್ಷಿಸು : ಒಂದು ದೊಡ್ಡ ಹುಲಿ ಬೆಕ್ಕಿನಂತೆ ಹೊಂಚು ಹಾಕುತ್ತ 
ಕುಳಿತಿದ್ದುದನ್ನ್ನ್ನು ಅವರು ನೋಡಿದರು (ಕಳಹು. ೫) ; ದೂರದಿಕ್ಕಿನ 
ಅಂಚಿಗಿದೆ ಹೊಸಹೊಂಚು ಹಾಕಿದ ಜೆ:ಡವು (ನಿೀಂಮು- ೪೬-೦೪). ೩. 
ಉಪಾಯವನ್ನು ಮಾಡು ; ತಂತ್ರವನ್ನು ಹೂಡು : ಪೋಗದೊತ್ತಾ 
ಯದಿಂ ದನದ ಹಟ್ಟಿ ೈಯೊಳಿಹಳ್ಳಂಡಿ ಭೀತಿ ಲಜ್ಮೆಗಳಿಲ್ಲದೆ ಮತ್ತೇನು 
ಹೊಂಚು ಹಾಕಿಹಳೊ ಸಂಶಯವಿಹುದು (ಮಂ - ೭-೩೪) ; ಮುಸಲ್ಮಾನರು 
* ೬. ಈ ಹಿಂದೂಲಾಜ್ಯವನ್ನು ಸಮೂಲ ನಾಶಮಾಡಲು ಹೊಂಚು 
ಹಾಕಿದ್ದುದೂ ಸುಪ್ರಸಿದ್ಧವಿದೆ (ಯಕ್ಷಕ್ರ- ೨೦). ೪. ಜೊತೆ ಮಾಡು; 
ಹೊಂದಿಸು : ನಿನ್ನೆ ದೊಡ್ಡಪ್ಪ ನನ್ನ ಮದುವೆಯ ಪ್ರಸ್ತಾಪ ಮಾಡಿ 
ದರು. ಅವರು ಯಾರನ್ನೋ ಹೊಂಚುಹಾಕಿಕೊಂಡಿರುವಂತಿದೆ (ವಾತ್ಮಲ್ಮ. 
೨೬೪). [ ಎಪೊಂಚು,. 1 ತೆಲು. ಪೊಂಚು ) 
ಪೊಂಜಗಲಿ, ಪೊಂಜಗುಲಿ (ನಾ). ಚಿನ್ನದ ಕಟ್ಟೆ; ಬಂಗಾರದ ವೇದಿಕೆ: 
ಪಸೆವಾಸಿನ ಪಟ್ಟವಟನಿಯ ದುಗುಲದ ರುಚಿಗಳ” ಪಸರಿಸೆ ಪೊಂಜಗಲಿ 
ವಿರಾಜಿಸುತಿದ್ದುದರಿ (೬ಗಂ. ೧೦-೪೫) ನ ಬೆಳ್ಮುಗಿಲ ಕೆಳಗಳವಡಿಸಿದ ಸುರಯಿು 
ಯರಲ ಪರಾಗದ ಪೊಂಜಗಲಿಯ ಮೇಲಣಸುಗೆದಳಿರಲರ್ವಾಸಿನೊಳರಸಿ 
ವೆರಸಿ ಕುಳ್ಳಿರ್ದು (ಉಾಜಕೇ. ೧೦-೩೧ ವು. ಪೊಂಜಗುಲಿ ; ಪೊಂಜಗುಲಿ 
ಯೊಳಗೆ ಮುನಮೊಸೆದು ಮಂಡಿಸಿರಲು (ಕಂತು. ೪೬೨೪) - 
[ ಪೊಂ ( ಎಪೊನ್‌) 3 ಜಗಲಿ) 
ಪೊಂಜಗುಲಿ "ಪೊಂಜಗಲಿ' ನೋ. 
ಪೊಂಜರಪಣಿ (ನಾ). ಚಿನ್ನದ ಸರಪಣಿ : ವುಮಕರದ ಪೊಂಜರಪಣಿಯ 
ಬೆರಲ ಮಣಿಮಂದ್ರಿಕೆಗಳ , . , ಸಂಗರಧೀರರಾಜಸುಕುಮಾರರೊಪ್ಪಿರ್ದರು 
(ಕಂಪು. ೭-೩). [ ಪೊಂ (ಎಪೊನ್‌) 4-ಸರಪಣಿ ] | 
ಪೊಂಜರಿ (ನಾ). ಚಿನ್ನದ ಮಳಿ; ಸುವರ್ಣವೃಜ್ಟಿ : ತನುವೆಲ್ಲ ಮಾಟಾದ 
ಕನಕವರ್ಣಮದುಗೆ ಮನ ನೆನೆದನಿತು ಪೊ:ಜರಿಯಾ ನೆನೆದಾಗಲುಗುಳ್ವಂ 
(ರೈರವೇ. ೨-೦೫8). [ಪೊಂ (« ಪೊನ್‌) + ಸರ್ಮಿ] 
ಪೊಂಜರಿಗೆ (ನಾ). ೧. ಚಿನ್ನದ ಎಳೆ: ಬಂಗಾರದ ತಂತಿ : ಕಿಎಗಳೊಳ್‌ 
ಪೊಂಜರಿಗೆಯ ಮಿಸುವಪ ತುದಿಯೊಳ್‌ ರನ್ನಮಾಗಾಯ್ಗ ಳೊಲೆದಾಡೆ 
(ಕಂತ್ರಿ. 8-೩೭) ; ಅನಿತುಂ ತಂತ್ರಿಗಳಿಂದಮೊಂದೆ ದನಿಯುಣ್ಮಿ ತ್ರೆಂಬಿನಂ 
ಕೂಡೆ ನುಣ್ಣನೆ ಕಂಬಚ್ಚಿನೊಳೀಟ್ಹಿ ಪೊಂಜರಿಗೆಯಂ ಪಫೋಲ್ಲುಂ (ತಕರ. 
೪ಂ)- ೨. ಬಂಗಾರದ ಕಲಾಬತ್ತು ;: ಚಿನ್ನದ ಜರಿ; ಪೊಸ 
ಧುಗುಲದುಡೆಯಿನಮರ್ದೊಪ್ಪುವ ಪೊಂಜ[ಶಾಳಂ- ಜು]ರಗೆಯಂಮಖುಜ್ವಲ 


ಪೊಂಜೆಂಡು 


ನಾನಾಭರಣಂಗಳುಮೇಂ ವಿಲಾಸಮಂ ಮಾಡಿದುವೋ (ಸುಕುವತಿ. ೧೦.೪); 
ಎಸೆವುವು. . . ಕೊಂಬವರ್ಗೆ ತೋರಿಪ ಬಲ್ವೆಲೆಯ ಪಟ್ಟಿಸೀರೆಗಳ ಪೊಂಜರಿಗೆ 
ಗಳ್ಳೂಸಿಗರ ಪಸರಪಸರದೊಳಗೆ (ಗತಂ. ೧೬-6)- 

[ಪೊಂ (೮ ಪೊನ್‌) 4 ಸರಿಗೆ] 


5 |ಪೊಂಜಲಗೆ (ನಾ). ಚಿನ್ನದ ಸಲಾಕೆ: ಪೊಂಜಲಗೆಯಂತೆ ಕಿರ್ಚಿಂದಂ 


16 


25 


36 


'46 


ಜಾನಕಿ ಶುದೈಯರಾಗೆ (ಶಂ ರೂ: ೦೬.೩೦). [ಪೊಂ ( -೭ ಪೊನ್‌)  ಸಲಗೆ] 


ಪೊಂಜಳಂಬ (ನಾ). ಚಿನ್ನದ ಎಳೆಯಿಂದ ಮಾಡಿದ ಮುಸುಕು, 


ಹೊದಿಕೆ: ವಳಸದ್‌  ಭರ್ಮ್ಮಹರ್ಮ್ಮ್ಮಪ್ರಭುವಿಸ್ಟುರಿತಾಭೃ೦ಂ ಪೊಂಜ 
ಳಂಬಂ ಮಿಸುಪವೊಲಿರೆ ಕಾಂಚೀಪುರಂ ಕಣ್ಣೆ ತೋರ್ಕುಂ (ಠ್ಮತರಿ:. ೧೦-೩) - 
[ ಪೊಂ (<“ಪೊನ್‌) 4 ಜಳಂಬ] 


ಪೊಂಜಾಜಿ (ನಾ). ಒಂದು ಬಗೆಯ ಜಾಜಿಹೂವು ; ಹೊಂಬಣ್ಣದ 


ಜಾಜಿ : “ಚಾರುಮೈದ-ಪೊಂಜಾಜಿ'' (ಅಕಾರಿ. ೦೦-೨೩) - 
(ಪೊಂ (ಎಪೊನ್‌) 4+ ಜಾಜಿ, ( ಆಜಾದಿ) ] 


ಪೊಂಜಾಮರ (ನಾ). ಚಿನ್ನದ ಹಿಡಿಕೆಯುಳ್ಳ ಚಾಮರ : ಪೊಂಜಾಮರ 


ಮುಖ$್ಶ ತೊಳಪಾರಂಜಿಯ ಬೀಸಣಿಗೆ ಗಿಂಡಿ ಹಡಪಂ ಮಣಿಕಾಳಾಂಜಿಯ 
ನಾಂತೆಸೆದರ್‌ . . . ಪಲಂಬರ್‌ ಸಶಿಯರ್‌ (ಉದರ: ೨-೪). 
[ ಪೊಂ (ಎಪೊನ್‌) + ಚಾಮರ] 


ಪೊಂಜಾಳಿಗೆ, ಹೊಂಜಾಳಿಗೆ (ನಾ). ಚಿನ್ನದ ನಾಣ್ಯಗಳಿರುವ ಚೀಲ, 


-ಹಮ್ಮಿಣಿ : ಪೊಂಜಾಳಿಗೆಯಿರಡ ವಿನಯದಿಂದಿಬ್ಬರು ಜಂಗವಂಕಿತ್ತು 

(ರೋಳಿಪು- 3-6) ; ಪಣಾಂಗನೆ ಕನಲ್ಲೂ ಪೊಂಜಾಳಿಗೆಯಂ ನೂಂಕಿ ಕಳೆದು 

(ವೃ ಷರಿ. ೦೭-೧೩ ಐ). ಹೊಂಜಾಳಿಗೆ : ಮಾರಯ್ಕನವರೆ ವಚನಗಳು, 

ಬಸವಣ್ಣ . - . ಹೊಂಜಾಳಿಗೆಯನಿರಿಸಿ ಹೋದ ಸಂಗತಿಯನ್ನು ಪ್ರತ್ಯಕ್ಷ 

ವಾಗಿ ಇಲ್ಲವೆ ಪರೋಕ್ಷವಾಗಿ ಹೇಳುತ್ತಿವೆ (ಮೋಳಿವಎ- ೪0 ಪ್ರಸ್ತಾವನೆ). 
[ ಪೊಂ (ಎ ಪೊನ್‌) ಜಾಳಿಗೆ ] 


ಪೊಂಜುರಿಗೆ, ಹೊಂಜುರಿಗೆ (ನಾ). ಚಿನ್ನದ ಕಿರುಗತ್ತಿ; ಬಂಗಾರದ 


ಕಠಾರಿ ; ಕರೆವೆರಸಿದ ಹೊಸದುಗುಲದ ತೆರಳ್ಳೆವೆತ್ತುಡೆ ಹಟತ್ಯಟೀಸೂತ್ರ 
ಪರಿಸ್ಟುರಿತದೊಳಂ ಕಟ್ಟಿದ ಪೊಂಜುರಿಗೆಯೊಳಂ ಜನಮನೇಂ ಮನಂಗೊಳಿ 
ಸಿದುದೊ (60ಪು. ೪-೬) ; ತರತರದನೆಸೆವ ಕರೆಗಳಳವೆರಸಿದ ಪೊಸದು 


ಗುಲದುಡೆಯಿನಮರ್ದೊಪ್ಪುವ ಪೊಂಬುರಿಗೆಯುಂ . . , ಏಂ ವಿಲಾಸಮಂ 
ಮಾಡಿದುವೋ (ಸುಕುಮಾ- ೧೦-೯೭) ; ಬಿಗಿದುಡೆಯೊಳ್ಳೊಂಜುರಿಗೆಯಂ 
ಕಟ್ಟಿ (ರಾಜಕ. ೬-೦೦ ವು; ಪೊಂಜುರಿಗೆಯೆಂದೇ ಎರ್ದೆಗೊತ್ತಿದೆಂ 


(ರಾಮಾಕ್ಕ. ೨೪-೨೬). ಹೊಂಜುರಿಗೆ ; ನಡುವಿನೊಳು ಚೆಲ್ವಂಕೆಗೊಂಡೆಸೆವ 
ಹೊಂಜುರಿಗೆ (ಕರಕ. ೨೯ ೦೩)- [ಪೊಂ (ಆ ಪೊನ್‌) _- ಸುರಿಗೈ] 


ಪೊಂಜೂಜಿ (ನಾ). ಚಿನ್ನದ ಸೂಜಿ: ಪೊಂಜೂಜಿ [೫ಾ೫ಂ. ಜೂಜೆ, 


ಪೂಜೆ]ಯೊಂದೊಂದು ಚೂರ್ಮೊನೆಗೊಂಡೊಂದಲರಾಯ್ಡು ಕೋದ 
ತೆಜದಿಂದಿರ್ಪಂತು ಫುಲ್ಲಾಂಬುಜಾನನೆ ಪುಷ್ಪಾಂಜಲಿಗೊಟ್ಟಳ್‌ (ಅರ್ಥನೇ. 
೩-೯೪೯). [ಪೊಂ («ಎ ಪೊನ್‌) + ಸೂಜಿ) 


ಪೊಂಜೂಡಗ (ನಾ). ಚಿನ್ನದ ಕಡಗ ; ಬಂಗಾರದ ಬಳೆ: 5ರ್ಣದ 
ರೆ 


ಕನನ್ಮಣಿಕುಂಡಲಮೊಂದೆ ಕೆಯ್ಯ ಪೊಂಜೂಡಗಮೊಂದೆ . . - ಒಪ್ಪಿ 
(ತಂದ್ರಫಿ. ೦೦.೩) ; ಪೊಂಜೂಡಗವ ಪಿಡಿದ ₹ಯ್ದಿಡಿಯ ನೋಳ್ಪುದೆನೆ 


(೪03d: ೦೪೮-೩೨೪). [ಪ್ರೊಂ ( ಆ ಪೊನ್‌) 4 ಸೂಡಗ] 


ಪೊಂಜೂಲು (ನಾ). ಚಿನ್ನದ ಎಳೆಗಳಿಂದ ಮಾಡಿದ ಹೊದಿಕೆ ; ಜರತಾರಿ 


ಹೊದಿಕೆ : ಆಂತ ರತ್ನಂಗಳೇ ಮಣಿಮೊರಜೆ ಕಳಧೌತಕಾಂಶಿ ಪೊಂಜೂಲೆನೆ 
ಎರೂಪಾಕ್ಷನಡರೆ ಬೊಮ್ಮಂ ತಿರ್ದಿ ಶೋರ್ಪ ಪಟ್ಟದ ದಂತಿಯೆಂದೆನಲ್‌ 
ಕನಕಾಚಲಂ ಮೆಜಿದುದು (ಕೆಂಪು. ೨-೪). [ಪೊಂ ( ಎಪೊನ್‌) 4 ಜೂಲ್ಕು) 


ಪೊಂಜೆಂಡು (ನಂ). ಚಿನ್ನದ ಚೆಂಡು : ರನ್ನದ ಚೆಂಡು ಮೇಲೆ ಪೊಂಜೆಂಡು 


ಪೊಂಜೆಳೆ 


ಮೌಕ್ತಿಕದ ಚೆಂಡಾದಂತನುಕ್ರ ಮದೊಳಿಂದುಬಿಂಬಂ ಸಾಲಾಗಿಯರುಣಂ 
ಪಿಶಂಗಮಾ ಸಿತರುಚಿಗಳೋಲೈಸಿ * * * ಚೆಲ್ವಾದುದು 

[ ಪೊಂ (ಪೊನ್‌) + ಚೆಂಡು (ಆ ಸೆಂಡು)] 

ಪೊಂಜೆಳೆ, ಹೊಂಜೆಳೆ (ನಾ). ಚಿನ್ನದ ಕೋಲಂ ; ಬಂಗಾರದ ಬೆತ್ತ ; 


(ಕೆಂಪು. ೯-06). 


೫೮೭೯ 


ಗಂಧಸಿಂಧುರದವೊಲ್ಲಡೆಯನಾತ ನವಯೌವನೆ ಪೊಂಜೆಳೆಯ] ; 
ಮೆಯ್ಯ ಪದ್ಮಿನಿ (ಆಂ, ೭-ಂಂ). ಹೊಂಜೆಳೆ; ಕರತಳದೊಳು 
ಹೊಂ[ಕಾಕಾಂ. ಪೊಂ]ಜೆಳೆಯನು ಪಿಡಿದು ತನ್ನರಸಗಂಗಜಲಾಸ್ಮವನು ಭರ 


ದಿಂದುಪದೇಶಿಪ ಲಾಸ್ಕಕಿಯೆನೆ ತರುಣಿ ಕಣ್ಣೊಪ್ಪವಡೆದಳು (ಕಂಶ್ರ ಖಾ. 
೪-೨೯) ; ಹೊಂಜೆಳೆಯಂದದಿ ಬಳಲುವ ಕಾಯದಿ (ಕ್ಯಾನಶ. ೩-೦೮೦). 
ಪೊಂಜೆಳೆಮೆಯ್‌, ಹೊಂಜೆಳೆಮೆಯ್‌, ಹೊಂಜೆಳೆವೆಸಿ ಎ ಚಿನ್ನದ ಬೆತ್ತ 
ದಂತೆ ಹೊಳೆಯುವ ಶರೀರ ; ಸುಂದರವಾದ ದೇಹ: ಪೊಜೆಳೆ 
ಮೆಯ್ಯ. . . ಗೌರೀದೇವಿಯೆಂಬ ತರುಣಿಯಂ ಮದುವೆಯಂ ಮಾಡಿ (ಹಮ್ಮೂರ. 
೨೨೩೨ ವು ; ನೀರಾಟಮನಾಡಿ _ ಪೋದ ವಾರನಾರಿಯರ ಪೊಂಜೆಳೆ 
ಮೆಯ್ಯೊಳ್‌ ರೆಂಜಿಸಿರ್ದ ರಜನೀರಜಂಗಳಿಂ €ದಡೇಳ್ದು (ಉಕ. ೦೨-೩೯ ವ; 
ಅಂಜನದಲರುವಕ್ಕಿಯ ಬಣ್ಣಮೆನೆ ತೋರ್ಪ ಕಂಜಲೋಚನನ ಮೂರುತಿಯ 
ರಂಜಿಸುವಂತಲರ್ಗಂಗಳೊಳಿಡುವರು  ಹೊಂಜೆಳೆದೆಯ್ಕ ನೀಣಕಯರು 
(ಕರತ. ೪-೨) ; ಮೊಳೆಯೆ ಹೊಂಜೆಳೆಮ್ಮೆಯೊಳಾಗಳೆ ಪುಳಕಸಸಿ ತನಿನೋಹ 
ರಸ ಮನದೊಳಗೆ ಕಾಳ್ಳುರವಾಗೆ ಸಾರ್ದಳು ರೋಹಿಣೀದೇವಿ  (ಸಾಳ್ಮಣ. 
೦6-೩೭) - [ಪೊಂ (-ಆ ಪೊನ್‌) + ಸೆಳ್ಮೆ] 
ಪೊಂಜೆಳೆಮಂಚ (ನಾ). ಚಿನ್ನದ ತೂಗುವಂಂಚ ; ಪೊಂಜೆಳೆಮಂಚದ 
ಮೇಲೆ ಪೊರೆಯೊಳೇಯುಂಜಾವನೆ ಲಜ್ಞಾತುರೆ ಕಾಂಚನರಂಜವದನೆ, ತಲೆ 
ವಾಗಿರೆ (೩ಯಕಾ - 6-99) - [ಪೊಂ (ಎ ಪೊನ್‌) 4 ಸೆಳೆಮಂಚ) 
ಪೊಂಜೆಆಂಗು (ನಾ). ಚಿನ್ನದ ಎಳೆಗಳಿಂದಾದ ಸೆರಗಂ ; ಜರತಾರಿ 
ಯಿರುವ ಸೆರಗು : ವಿಟಜಂಗಮ ಬಂದಣುವೆ ಕರೆಸಿ ನಲ್ಲಳ ಸೀರೆಸೆಆಗು 
ವಿಡಿದೆಳೆವತಿರಲು ಅಂಗಸ್ಥ ವಸನವಂತಿರ್ದುದದಲ್‌ೊಳ್ಳೊಂಜೇಕಿಂಗು ರಂಗೆಸೆವ 
ಸೀರೆಗಳಪರಿಮಿತಮುದಿಸೆ ಜಂಗಮಾವಳಿ ದಣಿಯಲಿತ್ತು 
[ ಪೊಂ (ಎಪೊನ್‌) 4 ಸೆಆಂಗು ] 
ಪೊಂಜೊನ್ನಲಿಗೆ (ನಾ). ಚಿನ್ನದ ಕೊಡ,- ಕಲಶ : ಜಲಜನ್ಮಕೋರಕವ್ವಯ 
ಸೊಕ್ಕುಮಿಕ್ಕಾ ನೆದಲೆ ಗಾಲಿವಕ್ಕಿ ಪೊ:ಜೊನ್ನಲಿಗೆಗಳ ಚೆಲ್ವನಲೆದು ಮಲೆದು 
, . . ನೆಲಮೊಲೆಗಳ್‌ . . . ಎಡ್ಡಂಬಡೆದವು (ಉರ್ಕರೀ. ೪_30). 
'` [ಪೊಂ (ಆ ಪೊನ್‌) 4 ಸೊನ್ನಲಿಗೆ] 
ಪೊಂಡವಕೆ (ನಾ)- ಚಿನ್ನದ ಪೀಕದಾನಿ : ಶಕ್ತಿವುಜಮಾನೈೆ ಪೊಂಡವಕೆ 
ಯಾಂತಿರ್ದಾದಿದೇವೀಸಮುತ್ಕರಮೊಲ್ಹಾಂತಿರೆ ರನ್ನವಾವುಗೆಯನೊಪ್ಪಿರ್ದಂ 
ಭವಾನೀಧವಂ (ಕಂಕಂ. ೧-೬) ; ಪರಮಗುಯತ್ರಿ, ನಿಂದಿರೆ ಶಕ್ತಿಗಳ 
ವಿತತಿ ಪೊಂಡವಕೆಯೊಲ್ಹಾಂತಿರಲ್‌ (ಕುಮಾಪು. ೦-೬೦). 
[ಪೊಂ («ಎ ಪೊನ್‌) 4 ಡವಕ್ಕೆ] 
ಸಿಪೊಂತಕಾರಿ « ಹೊಂತಕಾಟ್ಸ್‌' ಮನೋ. 
ಸಿಶೊಂತಕಾಆ್‌ 'ಹೊಂತಕಾಲಿಕ್ಕಿ' ನೋ. 
ಪೊಂತಿವಣಿ (ನಾ). (?) : ಬಿಟ್ಟ ಕಣ್ಣುಂ ಬಿಗಿದ ಮೊಗಮುಂ ಮನದ 
ಮುನಿಸುಂ ಮೆಯ್ಕ ಮುಜುಕಮಂುಂ ಪ್ರಠಿಮಾನದ ಪೆಣನುಮಣಲೊಳಡಸಿ 
ದಾನೆಯಡಂಗುಂ ಕೊ:ಡ ಕಯ್ಯ ಪೊಂ[ಶಾಕಾಂ- ಪೊಸಂ]ತಿವಣಿಯ ನೆತ್ತರ 
ನೊಂದುನಿವಿಷಮುಂ ಕುಂದಿಸದ ಕ್ರೋಧಿನಿಯೆಂಬಯ್ದ್ಹನೆಯ ಮದ 
ದೊಳ್‌ (ಅರ್ರನೀ- 6-69 ವ). [?1 
ಪೊಂದಂಡ (ನಾ). ಎ ಪೊಂಗೋಲ್‌ ೧ : ಏಣಾಂಕವದನೆಯರು . .. 
ಪಾಣಿಯಲಿ ಪೊಂದಂಡವಿಡಿದವರು ಮುನ್ನಡೆಯೆ (ನವರೋ. ೩೯-೨೭). 
[ಪೊಂ («ಎ ಪೊನ್‌) 4 ದಂಡ] 


(ತ 6-90). 


80 


40 


46 


ಪೊಂದಾಮರೆ 


ಪೊಂದಂಡಿಗೆ, ಹೊಂದಂಡಿಗೆ (ನಾ). ಚಿನ್ನದ ಪಲ್ಲಕ್ಕಿ : ಬಂಗಾರದ 
ಮೇನೆ: ವಮ:ಗಳಪಾಠಕರು ಸಂಗಡಿಸಿ ಬಿರಿದುಗಳಂ ಪೊಗಳುತಂ 
ನಡೆಯೆ ಪಿಳ್ಳೆಯನಾಯನಾರ್‌ ಪೊಂದಂಡಿಗೆಯನೇಟ್‌೨ (೧ಸಫ- 3೦-೦೬). 
ಹೊಂದಂಡಿಗೆ : ನೆಗಹಿದವು ಕೈದೀವಿಗೆಯ ಸಾಲುಗಳು ಹೊಂದಂಡಿಗೆಯ 
ದೂವಾರಿಗಳು ವೆಂಟಣಿಸಿದರು (ಕುವ್ಮಾರ್ರೋ, 6-೫೩) - 

[ಪೊಂ (ಆ ಪೊನ್‌) --ದಂಡಿಗೆ) 

ಪೊಂದಗಡು, ಹೊಂದಗಡು (ನಾ). ಚಿನ್ನದ ತಗಡು: ಬಂಗಾರದ 
ವರ್ತಿ : ಪೊ:ದಗಡಿನ ಕಡಾರಮಂ ಕಾದಿರ್ಪಂತೆ ಕಂಪು ಪೀರ್ದು 
(ಅವ. ೬-೬೦ ವ) ; ಮುತ್ತಿನ ಪುಡಿಯಂ ಪೊಶಳ್ವಿ ಪೊಸಪೊಂದಗಡಂ 
ತಟಾದಿಕ್ಕಿದಂತೆ ತೋರ್ಪಿನಿಯನ ಬಾಯ ಕರ್ಪುರದ ತಂಬುಲಕೊಯ್ಯನೆ 
ಕೆಯ್ಯನೊಡ್ಡಿದಳ್‌ (8ತಂಪು. ೦೨-೬೪) ; ಸ್ಮರನ ವಸ್ಯದ ಯಂತ್ರವ 
ಪೊಂದಗಡಲಿ ಬರೆವಂತೆ ಕತ್ತುರಿಯಿಂದ ತರುಣಿಯ ಕದಪಿನಲಿ ಮಕರಿಕಾ 
ಪತ್ರವ ವಿರಚಿಸಿದರು (8ವಃಸಾಂ. ೧೦-೦೪). ಹೊಂದಗಡು : ಹೊಂದಗಡಿನ 
ಹೊದಕೆಯ ಮನೆ ಬಹಳ ನೇರಂದವಡೆದ ಪಟ್ಟಶಾಲೆ (ನೋಠತ. ೩-೩೪): 

[ಪೊಂ (ಎ ಪೊನ್‌) ತಗಡು] 

ಪೊಂದಟ್ಟೆ, ಹೊಂದಟ್ಟೆ (ನಾ). ಚಿನ್ನದ ತಟ್ಟೆ; ಬಂಗಾರದ ಹರಿ 
ವಾಣ ; ₹ರಯುಗದೊಳಾಂತ ಪೊಂದಟ್ಟೆಯನದಜಿ ಮೇಲೆ ಪರೆಪಿರ್ದ 
ಸಂಪಗೆಯ ಪೂಗಳಂ ಕೊಂಡು ಬಂದು (ಕೈ ಕೀಕಾ. 00-00) । 
ಹೊಳೆವ ಪೊಂದಟ್ಟೆಯಾರಶಿಗಳ ಪಿಡಿದಾಗ ಲಲಿತಾಂಗಿಯರು ಸಾಲ್ಗೊಂಡು 
(ಕಂನರಿ. ೭-೧೦೬). ಹೊಂದಟ್ಟೆ : ಹೊಂದಟ್ಟೆಯೊಳು ಕುಂಕುಮರಸಪೂರಿತ 
ಗಂಧಾಕ್ಷತೆಗಳ ಕೊಟ್ಟು ಅಂದವಡೆದ ಕದಳಿಯ ಪರ್ಣದೊನ್ನೆಯ ತಂದಿರಿಸಿದ 
ರೆಲ್ಲರಿಗೆ (ಮೋಹತೆ. ೩-೫0) ; ಮಕರಂದಾಜಯೆಂಬೊರ್ವ ನೀಟ್‌ . . - 
ಕೆಳದಿಯ ಕೈಯ ಹೊಂದಟ್ಟೆಯ ತಾನೊಯ್ದು . *- ಭಾವಗೆ ಕೊಟ್ಟಳು 
(ಕೆರೆತ. ೪-೨0). [ಪೊಂ (ಎ ಪೊನ್‌) + ತಟ್ಟೆ) 

ಪೊಂದಳಿಗೆ, ಹೊಂದಳಿಗೆ (ನಾ). ಇ ಪೊಂದಟ್ಟೆ : ಮಂಗಳಭೂಷಣಾ 
ವಳಿಯ ಚೆಳ್ತು. . . ಪೊಂದಳಿಗೆ ಸೂಸಿದ ಸೀಸೆಯ ಬೆಳ್ಬು ತಳ್ತಿರಲ್‌ 
(೨ಗವ. ೦೦-೯೦) ; ಪೊಂದಳಿಗೆವಿಡಿದಾರತಿಯನೆತ್ತಲೈದೆಯರು . . . ಕಂಗೊ 
೪ಸಿತಾ ದಂಪತಿಗಳ ಮದುವೆ (ಕೈ ಿಳಾ. ೩0-06). ಹೊಂದಳಿಗೆ : ಸುಳಿದವಾ 
ರತಿಯಮರಿಯರ ಹೊಂದಳಿಗೆಗಳ ದೀಪಗಳ ಮುಕ್ತಾಫಲದ ಸೇಸಾಕ್ಷತೆಯ 
ಮಳೆ ಸಿರಿಮುಡಿಯ ಸರಿಸದಲಿ (ತೊರರಾ. ೩-೬-೩6) ; ಹೊಂದಳಿಗೆಯಲಿ 
ಸಂಧೈಯೋಕುಳಿಯನೆರಚುತ್ತೆ . . . ನಿನ್ನ ಪೂಜಿಸುವಳನುದಿನಂ ! (8ತ್ರಾಂಗ. 
0೭-೪೪೨). [ಪೊಂ («ಎ ಪೊನ್‌) 4 ತಳಿಗೆ] 

ಪೊಂದಳಿರ್‌, ಪೊಂದಳಿರು (ನಾ). ೧. ಹೊಂಬಣ್ಣದ ಚಿಗುರು : ಪೊಂದ 
೪ರ್ಗಳ” ತೋರಣಮೆನೆ ಕರಮೆಸೆವುವು (ಸುಳುವೂ. €-೬೦)- ೨. ಚಿನ್ನದಿಂದ 
ಮಾಡಿದ ಚಿಗುರಿನಾಕಾರದ ಅಲಂಕಾರವಸ್ತು-: ಬಳಸಿದ ಚೆಂಬೊನ್ನೆ 
ಮಾಂಗಾಯ ಗೊಂಚಲ್ಲಳೆ ಪೊಂದಳಿರ ತೊಂಗಲ್ಲಳ . ನಡುವೆ 
(ಅ೨ಫ. 6-08 ವ). ಪೊಂದಳಿರು ; ೧. ಕುರವಕದ ಕುತ್ತುಂಗಜ್‌ಯುಮಂ 
ಮಾಂದಳಿರ ಪೊದಳಿರುಮಂ . .. ಮನೋಹರಮೆನೆ ಸಮೆದು (ಕಂದ್ರಪು. 
೭-೦೦೪ ವ). [ಪೊಂ («ಎ ಪೊನ್‌) 4 ತಳಿರ) 

ಪೊಂದಳಿರು « ಪೊಂದಳಿರ್‌ ' ನೋ. 

ಪೊಂದಳಿ (ನಾ). ಚಿನ್ನದ ಸತ್ತಿಗೆ: ತುಜುಗಿದ ವೊಂದಳೆಗಳ ಒಬಳಿನೆಳಲೊಳ್‌ 
ನೆಕ್‌ ಬರ್ಪ ಗಣಂಗಳ್‌ (ಕ್ಕ ತರಿ. ೩-೨೨ ವ). 

[ಪೊಂ («ಎ ಪೊನ್‌) + ತಳ್ಕೆ («ಎ ತಟ) ) 

ಪೊಂದಾಮರೆ, ಪೊಂದಾವರೆ, ಹೊಂದಾವರೆ (ನಾ). ಒಂದಂ ಬಗೆಯ 
ತಾವರೆ ; ಹೊಂಬಣ್ಣದ ಕಮಲ : ಭೂಮಿಯ ಮೇಗೆ ಸಿಂಹಾಸನ 
ಮಕ್ಕುಂ ಅದಜ.ಮೇಗಲರ್ದ ಪೊಂದಾಮರೆಯಕ್ಕುಂ (ಕಡ್ನಾಣ. ೦೫೫-೩); 


ಪೊಂದಾರ ೫೮೮೦ ಪೊಂದೇರ್‌ 


ತಾಮರೆ ಪೊಂದಾಮರೆ ₹ಲ್ಬಲತೆಯೆ ಲತೆಯೆಲ್ಲಂ (ಉಂತಿಪ್ರ. 4-1): (ರೋಕಗೀ. 0೩೩) ; ಬೆಳಗುಜಾವದ ಎಲರು ಉದಿರಿನ ಬದಿಗೆ ನಿರ್ನೆರನಲಗುತ 
ಪೊಂದಾವರೆ : ಮದರಧರನೀ ಪೊರ್ಕುಟ ಪೊಂದುವರೆವೋನ್ನು ಮೇಣವಂ ಎಲೆಯ ಸಂದಿಗೆ ಅಲರಿನಂದಿಗೆ ಮರದ ಹೊಂದಿಗೆ ನಲಗುತ (ಉರುಣ. 
ಬರ್ದುಕುವನೇ (ಶಂಶಳಾ. 0೦-೦೨೦) ; ಸರೋವರಮಂ ವೊದಬ್ಜ ಪೊಂದಾವರೆ 8೩-೨6). [ಎ ಪೊಂದ್ಕು. / ತಮಿ, ಪೊರುತ್ತು ; ತೆಲು, ಪೊಂದು] 


ಬಳ್ಳಿ (ಕು ಪು. 3೨-೨೨). ಹೆೊಂದಾವರೆ : ತಾವರೆ ಹೊಂದಾವರೆಗಳ್‌ ಪೊಂದ್ಕು, ಹೊಂದ್ದು (ನಾ). ಸಾವು; ಮರಣ: ಪುಟ್ಟು ಪೊಂದಿ 
ವಹಿವಿಮ್ಮಾವಳಿಮದಾುಳಿ ಗಿಳಿಯರಗಿಳಿ7೪" (೧06. ೨ ೬6) ; ಕೆಲರು ಹೊಂದಾ | $ | . ಗೆಡೆಯಲ್ಲದೆ ತೋರ್ಪ್ವರ್‌ (ರಕಳು. €-6); ಈವಳಿವು ಪೊಂದುಗಳ . .. 


ವರೆಯ ಹಂತಿಯ ಕೊಳನ ಹೊಕ್ಕರು (ಕುವ್ಮೀ. 06-೪) | ಶರಧಿಯೊಳೊಗೆದ ನೋಡಿ ನಗುತಲಿಹೆಯೊ (ಎಸೀ. ೬೪೨೦೦) - ಹೊಂದ್ಕು : ಹೆಸರಿಲ್ಲದ 
ಹೊಂದಾವರೆಯಂತಿರ್ಪ ಪುರಮಧ್ಯದಲಿ ಕೃಷ್ಣರಾಯ ಅರಮನೆ . . . ಬಲವಿಲ್ಲದ ಹುಟ್ಟಿಲ೪ದ ಹೊಂದಿಲ್ಲದ ಅಯೋನಿಸಂಭವ ನೀನಾದ ಕಾರಣ 
ರಂಜಿಸಿತು (ಮೋಹತ. ೩-೬೨). [ಪೊಂ (« ಪೊನ್‌) 4 ತಾಮರೆ] ನಿನ್ನ ನಾನು ನಿಷ್ಕಲಲಿಂಗವೆಂದೆನಯ್ಯ (ಸಿಡ್ಕೇಳ. ೬-೨೨); ಭಾವಲಿಂಗದಲ್ಲಿ 
ಪೊಂದಾರ (ನಾ). ಚಿನ್ನದ ದಾರ; ಜರತಾರಿ ಎಳೆ: ಪೊಂದಃರಗೆಯ್ಮೆ ಬಯಲನೈದಿದ ಮಹಾಶರಣಂಗೆ ಹುಟ್ಟು ಹೊಂದುಗಳು ನಷ್ಟವಾದುವಯ್ಯ 
ಸೆಅಗಿನ ಚೆಂದದ ಚೆಂಗಾವಿಯುಡೆಯನುಟ್ಟನುರಿಪಳ (86. ೬-೦೪೦). 10|  (60ಂಡೇ- ೦00೬-9೩) [ ಆ ಪೊಂದ್ಕು) 
(ಪೊಂ (« ಪೊನ್‌) 4 ದಾರ] ಸೊಂದುಗುಂದು (ಕ್ರಿ). (ಸಾಂಸಾರಿಕಜೀವನದೊಡನೆ) ಹೊಂದಿಕೆ 
ಪೊಂದಾವರೆ " ಪೊಂದಾಮರೆ ' ನೋ. ಯನ್ನು ಕಳೆದುಕೊಳ್ಳು.-_ಸಂಬಂಧವು ಕಡಿದುಹೋಗು ; ಈ 
ಪೊಂದಾವು (ನಾ). ಚಿನ್ನದ ಎಳೆಯಿಂದ ಮಾಡಿದ ಹಗ್ಗ : ಕೊರಲೊಳ್‌ ಪಂಬಲಿಂ ಬೆಂಡಾಗಿ ₹ಂದುಬಗೆಯಿಂ ನಂದಿ ಪೊಂದುಗುಂದಿರ್ಪ ಪುರದಧಿ 
ಕಟ್ಟಿರ್ದ ಪೊ:ದಾವುಅ* ಪಜ್‌ದದನೀಳುತ್ತೆ ಬಾಗಿಲ್ಲದಂಗಳ್‌ ಬಿರಿವಂತೊ ರಾಜಂ ಸುರಥರಾಜಂ ತಾನೋಲಗದೊಳಿರ್ಪನ್ನೆಗಂ (ಉವಷಿತ್ಕ. 0೯-೪). 
ತ್ತುತ್ತೆ (ಬುತ್ರ ಗೋ. ೨೦-೩೪). [ಪೊಂ («ಎ ಪೊನ್‌) + ದಾವ) 26 [ ಪೊ:ದ್ಕು + ಕಂದು] 
ಪೊಂದಾಳ, ಹೊಂದಾಳ (ನಾ). ಚಿನ್ನದ ತಾಳ: ಮಿಗೆಯೊತ್ತುವ| |ಪೊಂದುಗುಲ (ನಾ). ಚಿನ್ನದ ಎಳೆಗಳಿರಂವ ರೇಷ್ಮೆ ಬಟ್ಟೆ : ತೆರೆ ಮಸಗುವ 
ಪೊಂದಾಳದ ಬಗೆಯಂ ಪೋಲ್ಡಲರ್ದ ₹ರ್ಣಿಕಾರಮದೆಸೆಗುಂ (ಉದ್ಕಳಿ. ೪-೨3): ಪೊಂದುಗುಲದ ಪೊಗರು (೧ಗೀಕಗೋ. ೧೩-೨೬) 
ಹರನಿತ್ತ ಪೊ:ದಾಳಮಂ ನುಡಿಸುತ್ತ ಪಾಡಿದಂ (೩*ಂರಪು. 6-80: ಶ್ರೀ£ರದ [ಪೊಂ (ಆ ಪೊನ್‌) 4 ದುಗುಲ,] 


: ವೊಂದಾಳಮಂ ತೆಗೆದು ತಿರುಪಾಡನೇಕಮಂ ಪಾಡಲ್ಕೆ (ತತ. ೪-೯-೦೨). ಹೊಂದುಗೆ "ಪೊರ್ದುಗೆ' ನೋ. 
ಹೊಂದಾಳ : ನುಡಿಗೇಳಿ ಹೊಂದಾಳವಂ ಫಿಡಿವುತಂ (ಅಗತ. ೦- ೩೬). | 20| ಪೊಂದುಡಿಗೆ ' ಪೊಂದೊಡಿಗೆ' ನೋ. 


[ಪೊಂ («ಎ ಪೊನ್‌) 4 ತಾಳೆ (- ತಾಲ) ) ಪೊಂದೆನೆ. ಹೊಂದೆನೆ (ನಾ). ೧. ಚಿನ್ನದ ಬಣ್ಣದ ಧಾನ್ಯದ ಹೊಡೆ; 
ಪೊಂದಿಕೆ, ಹೊಂದಿಕೆ (ನಾ). ಹೊಂದಾಣಿಕೆ ; ಸಾಮರಸ್ಯ : ಒಂದಿಕೆ, ಹಣ್ಣಾದ ತೆನೆ: ತುಂಬುವುದು ಕಾಡುಗಳನೆಲ್ಲ ಪೊಂದೆನೆಯ ಕಮ್ಮಿತು 
ಒಂದಿಕೆಗಳು . . - ಪೊಂದಿಕೆ, ಪೊಂದಿಕೆಗಳ್‌ (ಕನ್ನಾನು: ೩೬6 ಪ್ರಯೋ). ಗಾಳಿ (1ಬ್ರಿಂಗ. 3೩-0೪೪0). ವಿ. ಕೋಟೆಯ ತುದಿಗಿರುವ ಚಿನ್ನದ 
ಹೊಂದಿಕೆ : ಹೊಂದಿಕೆಯ ಹೊಲಬಲ್ಲವೀ ನುಡಿ (ತೊಂರಾ. ೫-೩-೭); ಕೊತ್ತಳ : ಕೋಂಟೆಯ ಪೊಂದೆನೆಗಳ್‌ ವಿರಾಜಿಕುಂ (೨ಗಂ, ೨-0೪) ; 
ಆಪೂರ್ಣವಾದರೂ ಹೊಂದಿಕೆಯುಳ್ಳ ಅರ್ಥವನ್ನು ಕೊಡುವ ಪದಗಳ | ಪೊಂದೆನೆಗಳ" ಖರಕರಕರದಿ:ದಂ ಕರಗುಗಂಂ (0೩೫: ೨-6೪) - ಹೊಂದೆನೆ : 
ಗುಂಪಿಗೆ ಪವಸಮುಚ್ಚೆಯ ಎಂದು ಹೆಸರು (ಈುರ್ಮನು. ೩). ಪೊರ್ದುಗೆ' ೧. ಚೆಲ್ವ ಹಸುರ್ಗೊನೆಯಲ್ಲಿ ನೆಬ್ಬ ಹೊಂದೆನೆಯಲ್ಲಿ ಚಿಲ್ಲಿಹವು ಇಬ್ಬನಿಯ 
ಪರಾ, [ ಪೊಂದ್ಕು (ಎ ಪೊರ್ದು) 4+ - ಇಕೆ] ಮುತ್ತ್ರೂಗಳಿವಿಲ್ಲಿ (0೬೧. 36-೧8). [ಪೊ: (ಎಪೊನ್‌) + ತೆನೆ] 
ಪೊಂದಿಗೆ "ಫೊರ್ದುಗೆ' ನೋ. ಪೊಂದೆರೆ, (ನಾ). ಚಿನ್ನದ ರೂಪದಲ್ಲಿ ಕೊಡಬೇಕಾದ ತೆರಿಗೆ: 
ಪೊಂದಿಸು ' ಪೊರ್ದಿಸಂ' ನೋ. ಏಷ್ಮದಾ ಸಾಮ: ತರಲ್ಲ ಪೊಂದೆರೆಯ ತರಲೊಲ್ಲರಲ್ಲ | (ತಾರಸಿ, 33 00). 
ಪೊಂದಡ್ಮ * ಸರ್ಜಾ ನೋ. 50 [ಪೊಂ (ಎಮೊನ್‌) + ತೆರೆ (ಎ ತೆಆಕ್ಕಿ)) 
ಪೊಂದ್ದು,, ಹೊಂದು (ಕ್ರಿ). ಸಾಯಂ ; ಮರಣ ಹೊಂದು : ನೀಲಸಿನ್ನ| |ಪೊಂದೆರೈೆ, ಹೊಂದೆರೆ (ನಾ). ೧. ಜರತಾರಿಯ ಪರದೆ: ಪೊಂದೆರೆಯ 
ಮನಸಿಜರಾನಿಜಂದು ಒಿಡಿದು ತಾನೆ ಿನ್ಹಿದಾನ್‌ (ಮೈಂ. ೦೯೪೧. ೨-೪; ಪೊರೆಯ ವಮಜ”ವಎಡಿದು .. . ನಿಂದಳು ವಿಲಾಸದಿಂದ (ಸರವು. 
ಸು, 188); ಕೆಡೆದು ಪೊಂದಿದನಾಯಿಳೆಯಲ್ಲಚೇತನಂ (ಕಾದಂ. ೩೭೩), 6-3) : ಮನ್ಫುಗಾಕ್ಷಿಯೊರ್ವಳುಜ್ಜ್ವ ಳತರಮಾದ ಪೊಂದೆರೆಯನೋಸರಿ 
ನಿಜಕಾಲಪೂರ್ಶಿಯೊಳ್‌ ಪೊಂದುವರೊಯ್ಯಗೆ (ತ್ಮುಫು. ೦-೪-೦೨೪); ತಂತಮ್ಮ ಸುತ್ತಿರೆ ಕಂಡನಿಂದುಮಂಡಳವಖಖಯಂ (6. ೦೦-೬). ಹೊಂದೆರೆ ; 
ದುಷ್ಕೃತಂಗಳ ಫಲಂಗಳತ್ತಣಿನಾ ರಕ್ಕಸವ್‌ ಪೊಂದಿದರ್‌ (ಉಾಮಾಕ್ಮ. ೦೨-೦೦) - |36 ೨. ಹೊಂಬಣ್ಣದ ಅಲೆ : ಅಲರ್ದ ತಾವರೆವಂಡನುದೆರರಿಸಿ ಕೊಳನ 
ಹೊಂದ್ಕು: “ ಹೊಂದು -ಮರಣೇ”" (ಮುರಾ); ಹುಟ್ಟುವಲ್ಲಿ ಭವಿ... ಹೊಂದೆತಿಯೆತ್ತಿ ವಂದು. . .ಸುಳಿದಾಡುಬ್ದೆದು ಬಾಲಕನಂದದೊಂದೆಲರು 
ಹೊಂದುವಲ್ಲಿ ಭವಿಯಾಗಿ ಹೋಹರ ಮುಟ್ಟಲಾಗದು (ವಸವ. ೬೬೪): (ಸಾಳ್ಮಭಾ- ೨-೩). [ಪೊಂ ( ಎಪೊನ್‌) + ತೆರ್ಮೆ) 
ಹರಣವಿರೆ ಹೊಂದಿದನದಾವನು (ಕಳುಠ್ಮಾಳ. 3೩-೪೪): ಮರಳಿ ಮರಳಿ ಹುಟ್ಟಿ ಪೊಂದೇಠ`, ಪೊಂದೇರು. ಹೆೊೊಂದೇರ್‌, ಹೆೊಂದೇರು (ನಾ). ಚಿನ್ನದ 
ಹೊಂದಿ ತೊಳಲಿ ಬಳಲಿ ಬಂದೆ ನಾ (ಶರರ. ೧-೦೬೬-೪): ತೇರು; ಸ್ವರ್ಣರಥ : ಪೊಂದೇರ ಮೇಲಿರ್ದ ವಸುದೇವನಂದನರ್ಗೆ 
[ದೇ.॥ ತವಿ. ಪೊನ್ನು ; ಮಲ. ತೆಲು. ಪೊಲಿ) 40 ಮುಕುಳಿತಾಂಜಲಿಯಾಗಿ (8ಗಂ. ೫-೨೦೨ 5) : ಧೀರರ ದೇವ ಮೂಜಿ 
ಪೊಂದ್ಕು, ಹೊಂದು, (ನಾ). ೧. ಸೇರಿಕೆ; ಹೊಂದಿಕೆ: "ಪೊಂದುಗುಂದಂ' ನೆಯ ಜಾವದೊಳು ಪೊಂದೇರೇಆ ನಡೆದನಬ್ಬಿಯೊಳು (ಕರತ. ೨೪-೨೬) ; 
ಪರಾ. ೨. ಸಮೂಹ: ಗುಂಪು: ಎಡೆಯೆಡೆಯೊಳಿಡಿಕಿಆ್‌ದ ಪೊಂದೇರನಳವಡಿಸಿ ತುರಗಂಗಳಂ ಪೂಡಿ (ಬಕ 0೨-೪). ಪೊಂದೇರು : 
ಡೋಣಿಗಳ ಶ್ರೇಣಿಗಳ ಸಿಡಿಸಿಡಿದುರುಳ್ವ ಜಲಬಿಂದುಗಳ ಪೊಂದುಗಳ . .. ಕರಿತುರಗನಿಚಯದೆಡೆಯಾಟಗಳ ಘಾಟಗಳ ಪೊಂದೇರ ಸ:ದಣಿಗಳ . . 
ಕಡಲೆಸೆದುದು (ಕೆಂಪು. ೨-೪). ಹೊಂದ್ದು: ೩. ಪಕ್ಕ ; ಬದಿ ; ಪಾಳೆಯಂ ಕಣ್ಣೆಸೆದುದು (324: 93-08). ಹೊಂದೇರ್‌ : ಅಭ್ರವತಾರ್ಗ 


ಸಾಮಾವ, : ಗಂಜೀಯ ಸೀರುಟ್ಟು ಗಂಧದಾ ಬೊಟ್ಟಿಟ್ಟು ನಂದೀಶ ನಿಮ್ಮ್‌ | 48 ದೊಳ್ನುಳಿವೆ ನಗರ ವಿಂಚಂ ತನ್ನ ಹೊಂದೇರ ಚೆಲಕೆಅಗುವಶನಿಯಂ 
ಹೊಂದೀಲಿ ಕೂತಿರುವ ನಾರಿ ಗಂಗವ್ವ ಏಳ ಹೋಗಿ ನೀ ಗಂಡರನೆಬ್ಬಿಸೇಳ ತನ್ನ ಫಾಂತಿ, . . ತಿರಸ್ಕರಿಸೆ ವೃಷಕೇತು ರಿಪುಸೈನ್ನವುಂ ಪೊಕ್ಕನು 


ಪೊಂದೇರು ೫೮೮೧ ಪೊಂಪುಬ? 

(ಬಣ. 03-08). ಹೊಂದೇರು : ಹೊಳೆಜೊಳೆದು ಹೋದೇರು ಹರಿದವು; ಭೋಪಲ /ಪೊಂಪುಲ' ನೋ. 

(ಕುಣ. 6-೨) , ನೇಸರಾಗಳೆ ತನ್ನ ಹೊಂದೇರನಸ್ತಗಿರಿವುಸ್ತಕದೊಳಿಳಿ. |ಪೊಂಪಲ್ಲ "ಪೊಂಪುಲ' ನೋ. 

ಸುಶಿರ್ಪನ್‌ (8ಗಾ9. ೪-೪). (ಪೊಂ (ಎಪೊನ್‌) 4 ತೇರ) ಫೊಂಪು, ಹೊಂಪು (ನಾ). ೧. ಸೊಗಸಂ; ಅಂದ: ಚಂದ: 


ಪೊಂದೇರು ( ಪೊಂದೇರ್‌ ' ನೋ. 


ಫೊಂದೊಟ್ಟಲ್‌, ಹೊಂದೊಟ್ಟಿಲು (ನಾ). ಚಿನ್ನದ ತೊಟ್ಟಿಲು: ಆ|* 
ವಣಿಜನ ಗೇಪದೆೊಳಿತ್ತರದಲ್ಲಿ ಪಫೊಂದೊಟ್ಟೆಲೊಳಗೆ , . . ಜೀವಂಧರ 


ಪುರಿಯೇಅಕಿ ದಶದಿಸೆಯ ಪೊಂಪು ಜೊನ್ನದ ಹೊಂಪು ಮೆಣಕಿದುದಾ 
ಚಿರುಚಂದ್ರೋದಯದ ಸಮಯಮಂ ಬಗೆದು ಬಣ್ಣಿಸುವರೊಳರೆ 
(ಶಂರಿವಸಿ. 0-00). ಹೊಂಪು : ೧. ಸೊಂಪಿನಿಂ ಕಂಪಿಡುವ ಸಂಪಗೆ 


ನೊಪ್ಪುವ ಲೀಲಿಯಲಿ . , . ಬೆಳೆದರು, (949೫9. ೬-2); ಗಿರಿಜೆ 
ಮಗನಂ . , , ಕೊಂಡಾಡಿ ಪರಸಿ ಭೊಂದೊಟ್ಟಲೊಳ್‌ ತೂಗಿದಳ್‌ 
(tug: 8-3೩). ಹೊಂದೊಟ್ಟಿಲು : ಕಟ್ಟ ಕೆನಳದ ಮಿಳಿಗಳಲಿ ಹೊಂದೊ 
ಟ್ವಿಲನು , . . ರಕ್ಷೆಯ ಕಟ್ಟಿರಿಸಿ ಪಃಡಿದಳು ಗೋಪ ಮಖಕುಂದನನು 
(awd: ೦೦-೬-೦೩) - [ಪೊಂ (« ಜೊನ್‌) 4 ತೊಟ್ಟಿಲ್‌,] 

ಪೊಂದೊಡರ್‌, ಹೊಂದೊಡರು (ನಾ). ೧. ಚಿನ್ನದ ಅಂದುಗೆ : 
ಪೀತಪಟಂ ಕಬಯೊಳ್‌ ಬೆಡುಗು ಮೆಯ್ಮೆಶ್ತಿರೆ ಕಾಲ ವೊಂದೊಡರ 
ದೈತ್ಯರ ಹಾಣೆಗಳೊಪ್ಪೆ , , , ಗೋವಳರಾಯನ ಲೀಲೆ ರಂಜಿಕುಂ 
(6ಗ0. 8-9೩); ಎಡಗಾಲೊಳ್‌ ಫೊಂದೊಡರ್‌ ತಳ್ತಿರೆ (೫೫: ೦೩-೬೦)- 
ಹೊಂದೊಡರು : ೧. ಹೊಂದೊಡರು ಕಿಜುಗೆಜ್ಜೆಘಂಟೆಗಳಂದವಡೆದರಳೆಲೆ 


ಗಳಂ ಕೊಂಡು ಹೊಂ(೫೫ಂ:ಹೆಂ]ಪೆಸೆವ ಹೊಂಗೇದಗೆಯ ಹೂಗಳಂ 
ಕೊಂಡು (916. ೩-೫9). ವಿ. ಹೆಚ್ಚಳ ; ಮೇಲ್ಮೈ; ಅತಿಶಯ : 
ರಾಣೀವಾಸ ಬಿಡದೆ ವಸಂತವಾಡಿ ವಲಾಸದಲಿ ಶ್ರೀಕಾಂತೆಯೋಲಗ 
ಕೊದಗಿತೈೆ ಮಜ್ಜನಗಳನು ರಚಿಸಿ ತಿಂತಿಣಿಸಿಕೊಂಡಾಭರಣಗಳ ಕಂತುವಿನ 
ಮದದಾನೆ ಸಾಲಿಟ್ಟಂತೆ ಪರಿಮಳಕೆಅಗುವಳಿಗಳ ಹೊದ ಹೊಂಪಿನಲಿ 
(ಕೃಶ್ಠಾಕ. ೦೬-೨೯). ಹಿ. ಹಿರಿಮೆ; ದೊಡ್ಡಸ್ತಿಕೆ: ನಳನ್ಮಪ 
ಮುಗುಳುನಗೆಯಿದಲ್ಲಿಗಳ್ಳಿಗೆ ಜಗಳವಾಡುವ ಭಟರ ದಟ್ಟಿಸುತಧಿಕ 
ಹೊಂಪಿನಲಿ ಒಗುಮಿಗೆಯ ಹರುಷದಲಿ ರಥವಳಿದಗಡು ಪುಷ್ಮರನಿರ್ಪ 
ಸಭೆಗೊಮ್ಮೊಗದೊಳ್ಳೆದಿದ (wen. ೪6-೬೩) ೪. [ ಸಂಗೀತ] 
ಸ್ವರವಿಸ್ತಾರ (?) ; ಗತಿ ಗಮಕ ಗಹಗಹಿಕೆ ತಿರುವು ಚಾಳೆಯೆ 


° ಕಂಲಣಂಗಳ ಗೊಂದಣದ ಭೂಷಣಗಳಲಿ ಗೋವಿಂದ 
ರಾಮರು ಮೆಟಕಿದರು (ತಾಗ. 0-6-೬). ೨. ಚಿನ್ನದ ಆಭರಣ ; 
ಬಂಗಾರದ ಒಡವೆ ; ಹೊಂದೊಡರ ಹಾರಾದಿಗಳಲೊಪ್ಪಂಬಡೆದು ನಸು 
ನಗೆಮೊಗದ ಸೊಂಏನಲಾಹವಕ್ಕ ನುವಾದನಭಿಮನ್ಮು (ಕುಣ್ಮಾರ್ರೋ. 9-೪); [೫ 
ಹೊಂದೊಡರು ತೊಡರಲ್ಲದೇ ? (Yu. XXIV, def). 

[ಪೊಂ («ಎ ಪೊನ್‌) 4 ತೊಡ") 

ಪೊಂದೊಡವು, ಹೊಂದೊಡವು (ನಾ). ಚಿನ್ನದ ಒಡವೆ ; ಬಂಗಾರದ 

ಆಭರಣ : ಪೊಂದೊಡವಿನೊಳುದ ನಿಸ್ವನಮೆ ದುಂದುಭಿಯಾಗೆ 
(ಕರ್ನಾಮ್ಮ ೪-೧೩೪); ವೂನದಣಿವಂದದಿ ಪೊಂದೊಡವಂ ಮೆಚ್ಚಿತ್ತು ₹0 
(*ತುಳಾ. ೨-೨೨). ಹೊಂದೊಡವು : ಹೊಂದೊಡವುಗಳನಿತ್ತುವಚರಿಸಿ 
ದಳು (ನೊಣ: ೩-0-೪); ಕಾಲ್ಗೆಜ್ಜೆ ನೇವುರ ಬಳೆಯ ಹೊಂದೊಡವು 
ಗಳ ಕಿಂಕಿಣಿಗೆ . . . ಹುರಿದಪನಾಲಿಸಿ ಮರಳಿ ಮರಳಿ ದನಿಯನಾಕರ್ಣಿಸ 
ಲ್ಕುಟಿಸುತ್ತೆ (ಕ್ರೀ ವತಿ, 38-೪4). [ಪೊಂ (೬ ಪೊನ್‌) + ತೊಡವು) 
ಪೊಂದೊಡಹ (ನಾ). ಚಿನ್ನದ ಲೇಪನ; ಬಂಗಾರದ ಗಿಲೀಟು : 
ಉಡಿರಬುಲ್ಲಿ ಕಟ್ಟಿದ ಸುರಗಿ ಕೈಪೊಡೆ ಪೊಂದೊಡಹದಂಬಿನ ಬತ್ತಳಿಕೆ 
(ಕುರೌಸಾಂ. ೨೬-೨೬). [ಪೊಂ (ಆ ಪೊನ್‌) + ತೊಡಹ, (ಎ ತೊಡೆಪ)] 
ಪೊಂದೊಡಿಗೆ, ಪೊಂದುಡಿಗೆ. ಹೋದಂಡಿಗೆ, ಹೊಂದೊಡಿಗೆ (ನಾ). 
= ಪೊಂದೊಡವು : ಪೊದಟ್ಡ ಪೊಂದೊಡಿಗೆ ಶಕ್ತಿ ವಿರಾಜಿಪ ಶಕ್ತಿ 
ಶೂಲಮೊಳ್ಬಿ ಡಿದ ಕಲಸಿ ಗೌರಿ ನಿಜವಲ್ಲಭೆ (ರಂರೋಂಲ. ೦-೨); ಪರಿ 
ಪರಿಯ ಪೊಂ[ಕಾಕಾಂ.ಹೆ.-ಂ]ದೊಡಿಗೆಗಳ ಪರಿಪರಿಗಳುಡುಗೆಯ ದೇಶಿ ಮಿಗೆ 
(ಕಪಾಳ. 6-೬); ಇಡೆ ತೊಟ್ಟಿಲಿಲ್ಲಾಡಿಸುವರಿಲ್ಲ ನಿನಗೆ ಪೊಂದೊಡಿಗೆಯಿಲ್ಲ 
(ಶೈ ಬಳಾ. ೨೮-೦೭). ಪೊಂದುಡಿಗೆ : ಎಲೆ ಶಬರರಾಜ ನೋಡಿದೆ ಪಲವುಂ 
ಪೊಂದೂಡಿಗೆದೊಟ್ಟು ಬಂದೊರ್ವಂ ಮ್ಯಾಕುಲನಂಗಿರ್ಪಂ  (ಶಂತತಂ. 
008-೨3೨) ; ಅಳವಡೆ ತೊಟ್ಟ ಪೊಂದುಡಿ[೫ಾ೩ಂ- ದುಡು, ದೊಡಿ]ಗೆಯಿಂ| ಆ 

(ಕರ್ರನೇ. ೨-೦೦). ಹೊಂದುಡಿಗೆ: ಅರಿಸಿನವನೆ ಮಿಂದು ಹೊಂದು [ಕಾಕಾಂ. 

ದೊ)ಡಿಗೆಯನೆ ತೊಟ್ಟು ... ಪುರುಷ ಬಾರಾ (ನುತಾರೇ. ೮. ೦೪೦-೩೨೦). 

ಹೊಂದೊಡಿಗೆ : ಅರಿಸಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು 

ಪುರುಷನ ಒಲವಿಲ್ಲದ ಲಲನೆಯಂತಾಗಿರ್ದೆನಯ್ಮಾ (ರಸವೆ. ೨೬೯); 
ರಾರಾಜಿಸುವ ಹೆೊಂದೊಡಿಗೆಯ ಕುವರ ನೀನಾರವನು (ಕೋಹತ. ೦೦-೬೦). | 46 

[ಪೊಂ ( ಆ ಪೊನ್‌) + ತೊಡಿಗೆ (ಎತೊಡುಗೆ)] 


ಕೊಂಕು ಜಶಿ ಜೋಕೆ ಮಾರ್ಗವಣೆ ವಹಣಿ ತರಹರಿಕೆ ಕಂಪಹಿತ 

ಹೊಂಪು ಬಾಗು ಡೊಕ್ಕರ ವಿವರ ಕಾಳುಸ ಕಮ್ಮವಣೆ ಲೋಲಂಗಿತ 

ನುತಶುದ್ಧಸಾಳಂಗಸಂಕೀರ್ಣಮಂ ಯಥೋಚಿತ ತಾರ ಮಧುರ ಮಂದ್ರಂ 

ಗಳಿಂ ಹಾಡಿ (ಠಕಳಾ. ೩-೬). [ಎಪೊಂಗು, . / ತೆಲು. ಪಾಪು) 
ಪೊಂಪುಲ, ಪೊಂಪಲ, ಪೊಂಪಲ್ಲ (ನಾ). ಒಬ್ಬಾತನ ಹೆಸರು : ಸ್ವಸ್ತಿ 

ಗುವಳಾಲಂ ಗೊಂಗುಂ ವಾಣರಸ ಆಳೆ ವೇಗೂರುಂ ಪೊಂಪುಲಂ ಆಳೆ 

(ಎಳ. 2. ಮುಳರ್‌- ೨೬೫-೦; ಸು. 8609. ಪೊಂಪಲ : ಚಾಲ 

ಪೊದ್ಬುಲ ಟೆಲ್ಜನತ್ತಮ್ಮ ಮುದ್ಧಯ್ಮನುಂ ಎಅಕಿಯದ್ಕುನೆಸುವರಾದಿತ್ತಂ 

ತುಣುವನಿಕ್ಕಿಸಿ ಸತ್ತೊಂಗೆ (ಎಳ. ಸ. ಕುಕಾರು. ೦೪೩-೦೦; 9891). 

ಪೊಂಪಲ್ಲ: ಸತ್ಯಶೌಚಸೀಲಾಚಾರಸಮ್ಪನ್ನ ಬೆಂಗದನಾಥ ಶ್ರೀಮ(ತ್‌] 

ಪೊಮ್ಚಲ್ಲಮೊಡೆಯಮ್‌ ಊರ್ಗ್ಗೆ ಪಾಡಿಯೊಳೊಡ್ಡಿ ಬಾಣರಸರುಳ್ಳಾದಿ ... 

ಬೀರಲೋಕಮೆಯ್ದ್ನುದ (ಎಳ. ೫, ಕೋಈರ- ೬೯-೦೦ ; ಕು. 890. [9] 
ಪೊಂಪುಳಿ “ಪೊಂಪುಲೌ” ನೋ. 
೫ |ಪೊಂಪುಳಿಗೊಳ್‌ "ಪೊಂಪುಟ್‌ಗೊಳ್‌' ನೋ. 

ಪೊಂಪುಳಿಯೋಗು "ಪೊಂಪುಟ್‌ವೋಗು' ನೋ. 

ಪೊಂಪುಳಿವಡೆ "ಪೊಂಪುಟ್‌ವಡೆ' ನೋ. 

ಸೊಂಪುಳಿವೆಜು "ಪೊಂಪುಲಿವೆಜು' ನೋ. 

ಪೊಂಪುಳಿವೋಗು ಪೊಂಪುಲಿವೋಗು' ನೋ. 
೫ | ಫೊಂಪುಟ್‌, ಪೊಂಪುಳಿ, ಹೊಂಪುಣಿ, ಹೊಂಪುಳಿ (ನಾ). ೧. ಹೆಚ್ಚಳ ; 
ಆಧಿಕ್ಕ ; ಅತಿಶಯ : . “ಪೊಂಪುಲ್‌ ಇ ವೆರ್ಚುಗೆ” (ತರುವ- ಕಂ. 0) ; 
ಸುತಶೋಕದ ಪೊಂಪುಟ್‌ಯೊಳ್‌ ಮೆಯ್ಕಅ*ಯದೆ ನೀರಿಟ್‌ವಂತೆವೊಲಿಟ*ದ 
ನಪರಜಳಧಿಗೆ ದಿನಪಂ (ಶಂಕಫಾ.೦೨-೨೨೦); ಕಂಪಿನ ಪೆಂಪು ಪೊಂಪುಟ*್‌ಯೊನಲ್‌ 
ದೊರೆವೆತ್ತ ನಮೇರುಮಾಲೆಯಿಂಪಂ ಪರಿಚುಂಬಿಸಲ್‌ ಬಯಸಿ ಬರ್ಪಳಿ 
ಮಾಳಿಕೆಯಂತೆ (3ಳಂಕಿಪ್ಲಿ. ೩-೩೩) ; ಸುಟ್‌ವ' ಮರಾಳಯಾನೆಯರಪಾಂಗ 
ಮರೀಚಿಚಯಂ ತ್ರಿವರ್ಣಮಂ ಗಟ್‌ಖುಸೆ ಪೆರ್ಮೆ ಮುಂ ನೆರೆಯ 
ಬೀತವೊಲಿರ್ದ ಲತಾಳಿ ಮತ್ತೆ ಬೆಂಬಟ್‌ಯೆೊಳೆ ಪಲ್ಲವಪ್ರಸವಭೃಂಗ 
ಕುಳಂಗಳನಾಂತು ಸೊಂಪು ಪೊಂಪುಲಟ*ಯೆನಿಪಂತೆ ಶೋಲ್‌ದುದೂ (ಕಂಡ್ರ ಕ್ರ. 
೭-೦೦೭) . ಪಿ. ಹರವು: ಪ್ರಸರ ು: ದಿವಿಜಸೌಂದರಿಯಂ* ಗೊಂದಣಂ 
ಮಾಡುವಲ್ಲಿ ಕಡೆಗಣ್ಣೊಳ್‌ ತುಳುಂಕೆಯುಂ ಕದಪಿನೊಳ್‌ ಪೊಂಪುಟ್‌ 
ಯೋಗಿಯುಂ ಭೂೂವಿಭ್ರಮದೊಳ್‌ ಪೊನಲ್ವರಿದು9 . . . ಆಕೆಗಳಂಗೋ 


ಪೊಂಪುಟ್‌ಗೊಳ್‌ 


ಪಾಂಗದೊಳಿಂತು ನಾಟ್ಕರಸಮೆ ತೀವಿ ತುಳುಂಕುಗುಟ್ಟಿ (ಅಂತು. ೭-೦೨೬ ಠ); 


ರಂಜಿತಗೀಶವಾದ್ಕನಿನದಂ ಮಾಧುರ್ಯವೀಣಾಲಸನ್ನಿನದಂ ಪೊಂಪುಟ್‌ 
ಯಾದುದಚ್ಚರಿಯೆನಲ್‌ ವೇಶ್ಮಾಲಯಾನೀಕದೊಳ್‌ (ಫುತ್ನಫ. ೮-೦೦೪): 
೩. ದೊಡ್ಡತನ ; ಘನತೆ; ಹಿರಿಮೆ: ದಾನದ ಪೊಂವುಟ 


ಲೋಭದಾಸೆಯೊಳ್ತೊಡರದು (ಸಮ. ೬-೨). ೪. ಹಿಗ್ಗು; ಸಂತೋಷ : 
“ಪೊಂಪುಟನಿಯೆನಲ್ಲ್‌ ಸಂತಸಂ" (ಸಂಜೀವ. ೨) ; ಧಾರಿಣೀಶ್ವರಂ ತಣಿಯೆ 
ಮನಂ ವದನಾಬ್ಜಂ ಫೊಂಪುಟಂಯೊಳ್‌ ಪುದಿದಿರೆ ವರಸುರತಸುಖಮ 
ನೆಯ್ತಿದನಾಗಳ್‌ (ಕುಸುಮಾ: ೪-೬). ೫. ಮೈ ನವಿರೇಳುವಿಕೆ ; 
ಪುಳಕ ; ರೋಮಾಂಚನ : ಇಪೊಂಪುಟಿಕಿಯೆಂದು ಪುಳಕಂ” (ಕರಾ. 
೬೪-೪೦) ; ಓದವುವ ಗದ್ಗದಂ ನೆಗೆವ ಪೊಂಪುಲಿಯುಣ್ಮುವ ಸೇದೆಯಿಂದೆ 
ಯುಂ. ಪದವಟ್‌ದೋಂದು ಪೊಚ್ಚವೊಸದೇಸೆ ಪುದುಂಗೊಳೆ (8ಕರಿ. 
೩-೪೪). ಪೊಂಪುಳಿ : ೧. “ ಪೊಂಪುಳಿಯೆನಲ್‌ ವೆರ್ಚಿನೊಳ್‌ ” 
(ಕರ. ೬೪) ; ಅಭಿಮಾನದ ಜನ್ಮಭೂಮಿ ಮಾನ್ತನದ ಮೊದಲ್ವಿಳಸನಿಧಿ 
ರೂಪಿನ ಪೊಂಪುಳಿ (8993. ೫1-1, ೬3-೩೯ ; 1028); ಮನಂಗೊಂಡು 
ರಮಾಭಾಜನಮೆನೆ ಹಿರಿಯಾರತಿ ರಾಜಿಸುವುದು ಸಕಲಸುಖದ ಪೊಂಪುಳಿ 
ಯುಂದಂ (ಕೂರಣ. ೦-೩). ೪. ನಳಿನನಾಭನ ಕರುಣದಳತೆಯ ತಿಳಿದು 
ಪೊಂಪುಳಿಯಾಗಿ ಧೌಮನ ಬಳಿಗೆ ಬಂದರು ಪರಮಸುಖದಲಿ ಕುಂತಿ 
ಯಾತ್ಮಜರು (ತಂಕಶ. ೨೩-೧೫) ; ತಾಂ ಪೊಂಪಳಿಯಿತ್ತು ನೋಳ್ಪ ನರರ್ಗೆ 
ನಲವಾಂತರೊ ಮಾಲೆಗಾರ್ತಿಯರ್‌ (ಕಮುಮಾ. ೨-೩೬). ೫. “ಪೊಂಪುಳ 
ಯೆನಲ್‌ ರೋಮಾಂಚೆವಮಕ್ಯ” (ಕರರ, ೭) ; ಕಾಯಜವೈರಿಯ ದಿವ, 
ಮೂರ್ತಿಯಂ ನೆಟ್ಟನೆ ಕಂಡು ಪೊಂಪುಳಿಯನಾಳ್ಹು . . . ಸುಭಕ್ತಿ 
ಯಾಂದೆಜಗಿದಂ ಹರನಂಘ್ರಿಯೊಳಾ ಹಲಾಯಂಧಂ (ಧೃತಂ. ೦೫-9೩); ತವ 
ಶೀರ್ಷದೊಳ್ನೆಗಳಲೀ ರಾಜ್ಕಾಭಿಷೇಕೋತ್ಸವಂ ದೊರೆಗುಂ ಪೊಂಪುಳಿ ತಣ್ಣು 
ಮೂಡಿದುದು ತಾಂ ಸರ್ವಪ್ರಜಾಂಗಂಗಳೊಳ್‌ (ಏರತ. ೬೬೩-೦೩೭) - 
ಹೊಂಪುಣಿ : ೧. ಹೊಂಬಟ್ಟೆಗಳ ಹೊಂಪುಣಿಯಿಂದ ಮೆಜ್‌ದಿಹ ಪಂಚ 
ಘಂಟೆಗಳಿಂದ್ರನೈರಾವತಕೆ ಸರಿಮಿಗಿಲೇದುದಖಳೆಜನ (ಸಂರಶ. ೨೦-೦೦). 
ಹೊಂಪುಳಿ : ೧. ಹೊಂಗಿದರು ಹೊಂಪುಳಿಯ ಪುಳಕದ ಮುಂಗುಡಿಯ 
ರೋವನಾಂಚನದ ರಣರಂಗಧೀರರು ತಜುಬಿ ನಿಂದರು ಮತ್ತೆ ಕುಳಿಗವ 
(ಳುನ್ಮಾರ್ರೋ- ೦೩-೪0) ;  ಹೊಂಪುಳಿಯ ಘನಸೌಖ್ಯ ಮಿಕ್ಕಳಿಗಂಪು 
ಗಳಲಿಲ್ಲೆನುತ ತನ್ನೊಳು ಜೊಂಪಿಸುವ ಮನವೆಂಬ ತುಂಬಿಯ ಭಾವ ಮಿಗೆ 
ತುಂಬಿ ಸಂಪಿಗೆಯ ಸಾರ್ವಂತೆ ಬಂದಳಲಂಪಿನಲಿ ಮಹದೇವ - - . ಅಲ್ಲಮ 
ಪ್ರಭುರುಯನಿದ್ದೆಡೆಗೆ (ಶ್ರಕುಂ. ೦೭-೩) - ೪. ಇಂದ್ರನು ಪೃಥೆಯ 
ಮಾತಿಗೆ ನೆನೆದು ಹೂಂಪುಳಿಯಾಗಿ . . . ವನಿತೆಗೆಂದನಂ (ಸೂಳಕ. ೦೩-೦೪) ; 
ಶರಣಾಗತರ ಸೇವೆಯೊಳು : ಹೋಪುಳಿಯಾಗಿ ಬಾಳುವರೇಸು ಧನ್ಮರೊ 
(ಹಂಸಾ. ೦೭). ೫. ಒಡನೊಡನೆ ರೈೊಮ್ಮಿಡುತ ತನುಲತೆ ನಡುಗಿ 
ಹೊಂಪುಳಿಯಾಗಿ . . , ತಲೆವಾಗಿ ಮೆಲ್ಲಡಿಯಿಡುತ ನಸುಲಜ್ಮೆ ಯಲಿ 
ನಡೆಶಂದಳು ಧರಾತನುಜೆ (6500. ೦-೨೩-೩೩) - 

[ದೇ. ॥ ತಮಿ. ಪೊಮ್ಮಲ?* ; ತೆಲು. ಪೊಂಪಿರಿ) 
ಪೊಂಪುಟ್‌ಗೊಳ್‌, ಪೊಂಪುಳಿಗೊಳ್‌ (ಕ್ರಿ). ಸಂತಸಪಡಂ ; ಹಿಗ್ಗು: 
ಸುಟಿ*ಗುರುಳೊಳ್‌ ತೊಡಂಕಿ ವದನಾಂಬುಜಸೌರಭದೊಳ* ವಂುಟುಂಗಿ 
ಪೊಂಪುಟ್‌ಗೊಳುತಿರ್ಪ ಸೋರ್ಮಡಿಯೊಳೊತ್ತಿದ ಕತ್ತೂರಿಯಂ ಕಲಂಕಿ 
* ೬ ೬ ತೀಡಿದುದು ವಲ್ಲಭನಂತಿರೆ ಮಂದವಾರುತಂ (ಸೋಸು, ೪-೦೪೦). 
ಪೊಂಪುಳಿಗೊಳ್‌ : ಮಂಂ ಪೇಳ್ದ ಬಾಹ್ಯರತಮಂ ಪಿರಿದೆಸಗಿ ರಮಿಸೆ 
ಪೊಂಪುಳಿಗೊಳುತ್ತವಳ* ಪುರುಷನೊಡನೆ ತಂಪಿಂ ದ್ರವಿಸಿ (8ನವ. 6-೩೭). 

|ಪೊಂಪುಟ್‌ - ಕೊಳ್‌) 
ಪೊಂಪುಟಯೇಲು (ಕ್ರಿ). ಸಂತೋಷವು ಹೆಚ್ಚಾಗಂ ; ಹಿರಿಹಿಗ್ಗು : 


10 


15 


೫೮೮೨ 


ಪೊಂಪುಟ್‌ ಮೋಗು 


ರಾಜನೃಪನಂದನಂ ಧರೆ ಸೊಂಪೇಆ್‌ . . . ಮಂ ಪೊರ್ದಿದರ್‌ ಪಿರಿದುಂ 

ಪೊಂಪುಟ್‌ಯೇಅ ಪಟ್ಟವಣೆಯಂ ತಾನೇಆಂದಂ (5೪2. ೨-6೩)- 

| [ಪೊಂಪುಟ್‌4- ಏಲ್ಲಿ (ಆ ಏಲಂ್‌,)] 
ಪೊಂಪುಟ್‌ಯೋಗು “ಪೊಂಪುಟ್‌ವೋಗು' ನೋ. 


A ಪೊಂಪುಲ್‌ವಡೆ, ಪೊಂಪುಳಿವಡೆ (ಕ್ರಿ). ೧. ಸಂತೋಷಪಡಂ ; ಹಿಗ್ಗು : 


ಕಂಕೆಲ್ಲಿಯ ಸೋಂಕಿನೊಳ* ಚಂಪಕದಣ್ಬಿನೊಳಂ ಪೊಂಪುಟೀವಡೆದು 
ವನವಲ್ಲಭೆಯಧರಪಬ್ಲವಕ್ಕೆ ಕುಸುಮುವಿಸರದಿಂ ಪಾಟಳರುಚಿಯಿಂ ಪಾಟಿಸಲ್‌ 
ನೆಆ್‌ವ ಪಾಟಳಿಯಂ ಸಹಕಾರನೆಂಬ ನಾಗರಕಂ ನೋಡಿ (ಅನಂತ. ೭-೦೦ ವ). 
ಪೊಂಪುಳಿವಡೆ : ೨. ಆಧಿಕ್ಕವನ್ನು ಪಡೆ ; ಹೆಚ್ಚಾಗು : ಕಂಪಿಂ 
ಸೊಂಪಿಂ ಪೆಂಪಿಂ ಪೊಂಪುಳಿವಡೆದಿರ್ದ್ದಮೆಲ್ಲಿನೊದವಿದ ಗುಣದಿ೨ ಗುಂಪಿಲ್ಲದೆ 
ಪಡೆದಳ* ಪತಿಗಿಂಪಂ ಮಾಳವ್ವ ಮಾಲತೀಮಾಲೆಯವೊಳ್‌ (ಕ. ೪, 
9ರಸೀ. ೦೨೭-೩೦ ; 1186 ; ಶಾಶಮಂ. ೧೦೦೫ ನೋ) ; ತೊಳಗಿ ಬೆಳಗುವ ವಿಮಳ 
ವಸಶಿಯ ಬಳಿಗೆ ಭಕ್ತಿಯ ರಸಮೆ ಪೊಂಪುಳಿವಡೆಯೆ ನಡೆತಂದ (ಸಾಳ್ಮಕಾ- 
೪-೩೬). ೩. ರೋಮಾಂಚನವನ್ನು ಹೊಂದು; ಪುಳಕಗೊಳಂರ್ಫಿ ; 


ಒಂದೆಡೆಯೊಳ ನಿಲ್ಲದೆ ಗೋವಿಂದಂ ಬಳಸಿರ್ಪ್‌ ಗೋಪಿಯರ ಕೈ 
ಮೆ ಸೋಂಕಿಂದಂ ಪೊಂಪುಳಿವಡೆದಾನಂದದಿನಕ್ಷಿಗಳನಲ್ಲಿ ತೇಲಿಸುತಿರ್ದಂ 
(ಏತ್ಮುಪು- ೫-೩-೦೬೬) - [ ಪೊಂಪುಟ + ಪಡೆ] 


ಪೊಂಪುಟೀವೆ, ಪೊಂಪುಳಿವೆಚಿು (ಕ್ರಿ). ೧. ಸುಖವನ್ನು ಪಡೆ: 
ದೇವಕಂಂತೆಯರ್‌ . . . ತನ್ನಿಳಿಂಪರುಪಭೋಗದ ಪೊಂಪುಲಾವೆತ್ತ 
ರಂದು - - - ತಪಃಪ್ರಭಾವದಿಂ (ಕೇಖಪು- ೦-೦೭). ೨. ಅತಿಶಯ 
ವಾಗು ; ರಾಗದಿನಾಡುವೀ ಹರನ ರಾಗಮೆ ಪೊಂಪುಲ್‌ವೆತ್ತದೊಂದು 
ರೂಪಾಗಿಯೆ ನಿಂದುದೆಂಬರುಣವಸ್ತ್ರದಿನುಜ್ವಲದೇಹವಂದು ಚಿಲ್ವಾಗಿರೆ 
(8ಗರಿ. ೦೭-೦೦೧). ಪೊಂಪುಳಿವೆಟು : ೩. ಹಿಗ್ಗು ; ಸಂತೋಷಿಸು : 
ಆಪ್ರೋಜ ಸ್ವ ಳರಂಗಾಧೀಶವೃತ್ತಾಂತಮನತಿಮುದದಿಂ ಪೇಳೆಯಾ ಗೌತಮ 
ಪೊಂಪುಳಿವೆತ್ತು (ಶತ್ಕಿಮು- ೫-೪). ೪ಉ. ರೊೋಮಾಂಚನಗೊಳ್ಳು : 
ಪೊಂಪುಳಿವೆತ್ತ ಮೆಯ್ಯ ಪೊರ್ದುಗೆಯಅಜಂದಬ್ಬ ಜಾಣಲ್‌ದು ಮುದ್ದಿಸಿ 
(ಯಾದವ. ೩-೦೪೦). [ ಪೊಂಪುಟ್‌ 4 ಪೆಜ್ಮು) 

ಪೊಂಪುಲ್‌ ಮೋಗು. ಪೊಂಪುಳಿಯೋಗಂ, ಪೊಂಪುಳಿವೋಗು, ಪೊಂಪುಟ್‌ 
ಯೋಗು. ಹೊಂಪುಳಿಯೋಗು, ಹೊಂಪುಳಿವೋಗು, ಹೊಂಪುಳಿ 
ಹೋಗು (ಕ್ರಿ). ೧. ಹೆಚ್ಚಾಗಂ ; ಅಧಿಕವೂಗಂ ; ವೃದ್ಧಿ ಹೊಂದು: 
ಕೇಸರಿಣೀಸ್ತನ್ಶ್ಮಮನನ್ಮವನ್ಯಗಜಪೊ:ತಾನೀಕಮುಂಡಾಡೆ ಶಾಂತರಸಂ 


ಪೊಂಪುಟಿಮೋದುದಾ ಮುನಿಷನಿಂ ತತ್ಕಾಂತಕಾಂತಾರದೊಳ್‌ (6ಂಪು- 
೯೨೪೭) ; ಪೊಂಪುಲಟ್‌ಮೋಯ್ತು ದೀಪ್ತತಪಮೆಂಬಿನಮರ್ಕಕರಂಗಳತ್ತ 
ಮಿತ್ತಂ ಪುದಿದುಷ್ಮರಶ್ಲಿ ಪುರುಷಾಕೃತಿಯಂತಿರೆ (ಕಾಂತಿಫು- ೪-೧೦೦) ; 


ಕಂಪಿನ ಪೊಂಪುಬ್‌ಮೋಪ ನಿಳಿಂಪನ ಮೆಯ್ವೆಳಗೇಂ ಕರಂ ಮನಂಗೊಳಿಸಿ 
ದುದೋ (ಕರ೯ಪು.- 09-99), ವ. ಸೊಗಸಾಗು ; ಚೆನ್ನಾಗು : ಪುಷ್ಪ 
ವಾಸನೆಯ ಮೆಲ್ಟಿನ ತಣ್ಣಿನ ಕಂಪಿನಲ್‌ ಪೊಂಪುಟ್‌ವೋಗುತ್ತಿರ್ದ ತಂಡು 
ಲಂಗಳಂ ಕಳೆದುಕೊಂಡು ಬಾಗಿದೋಗರೆಮನಾರೊಗಿಸುವಂ (ಸಚುರೂ. 
೧೦೨೩೫೩ ರ): ಗಾಂಪಿನೊಳನ್ಯಪುಷ್ಪ ದೊಳು ಮೇಳಿಸಿ ನೀಳ್ದುದಿದೇಕೆ ಕಂಪಿ 
ನೊಳ್‌ ಪೊಂಪುಲ್‌ವೋಗುತಿರ್ದಮಳವಕ್ತಸರೋಜಮೆ ಸಾಲ್ಗುಮೆಂದು 
ತಣ್ಣಂಪನುಣಲ್ಮೆ ಬಂದೆಆಗಿ (ರರ್ತಾತ್ಮ- ೩-೨೦೦). ೩. ವಾಪಿಸು; 
ಹರಡು; ಹಬ್ಬು : ಈ ಬಂದಂ ಧರಾಧೀಶನೆಂಬ ರವಂ ಪೊಂಪುಲನ 
ವೋಗೆ ವಾರಿಧಿತಟಂ ಚೆಲ್ವಾದುದಾ ಸೈನ್ಯದಿಂ (ಆಂಫ. ೦3-0೨೬) ; 
ಪೊಂಪುಟಿವೋಗೆ ರಾಗವೆರಡುಂ ಕೆಲದೊಳ್‌ ಮದನಾನುರಾಗಮಂ ಸಿಂಪಿಸು 
ವಂತೆ ಬಾಜಿಸುವ ಬಂಚದ ನುಣ್ಮರದೆೊಳ್‌ ಪಳಂಚಿ ಗೀತಂ 
ಪಂಪುಷ್ಪವನಾಗೆ (ಮಂಕು. 0೧-೦೦೨). ೪. ಜಗ್ಗು; ಸಂತೋಷಪಡಂ : 


ಪೊಂಪುಟ್‌ವೋಗು 


ವಿದ್ಯಾ ಧರೀರಮ್ಮ ನರ್ತನರೂಗೋತ್ಲಿ ತಪಾರಿಹಾರ್ಯರಶನಾಮಂಜೀರಿಕೊೋ 
ದಾಮನಿಸ್ವ್ಯನದೊಳ್‌ ಪೊಂಪುಟೌವೋಗುತಿರ್ಪುವೆರಡುಂ ವಿದ್ಯಾಧರಶ್ರೇಣಿ 
ಗಳ್‌ (ಅಂಕಿ. ೧-೬೦) ; ತವೆ ಮಂಚಸ್ಥಿತ ಭೂಮಾಭವನಂ ನಡೆ 
ನೋಡಿ ಕಾಂತೆ ಪೊಂಪುಟಿಮೋದಳ್‌ (ಉದ್ಮಲ: 6-೯) ; ತನಗೆ ದೊರೆ 
ವಡೆದೊಂದು ಜವ್ವನದ ಪೊಸ ಕುದುರೆಯಂ ನಿಟ್ಟಿಸಿಯಟ್ಕ ಟ್‌ಂ ಪೊಂಪುಟ್‌ 
ವೋಗಿ (ರಾಠುಕ್ಕ. 6-3). ಪೊಂಪುಳಿಯೋಗು : ೪. ಮೆಯ್ಯಿಕ್ಕಿ 
ಪೊಂಪುಳಿಯೋದನಾ ಮುನಿಪ3ಂದು (6085, ೪೬-೧೩) ; ಸಂಪಗೆ ನಾಗ 
ಸಂಪಗೆ . . . ಪೊಂಪುಳಿಯೋಗುವೋಪರ ಮನ ತನುವಿಗೆ ತಂಪ ಪುಟ್ಟಿ 
ಸುವವೇನೆಂಬೆ (9505. ೦-೦೧). ೫. ರೋಮಾಂಚನ ಹೊಂದು; 
ಪುಳಕಗೊಳ್ಳು : ನಳಿನಗುಧದ ಗಾಢನರಸುಖದೆೊಳಗೆ ಪೊಂಪುಳಿಯೋಗಿ 
[ 8೫9. ಹೊಂಪುಳಿವೋಗಿ] ಭೂಪತಿಶಿಲಕನಿದ್ದನು ಗಂಧಮಾದನಗಿರಿಯ 
ತಪ್ಪಲಲಿ (ಕುಣ್ಲ್ಮಾ: ೧೦-3) ; ಮಗುಳೆ ಸೊಂಪಿಡಿದು ಕುಣಿಕುಣಿವುತ್ತೆ 
ಪೊಂಪುಳಿಯೋಗುತಡಿಗಡಿಗೆ (ನೇರು: ೩೫-೦೪). ಪೊಂಪುಳಿವೋಗು : 
೧. ರಸವಿಸರಂ ಪಸರಿಸೆ ಸೊಂಪು ಪೊಂಪುಳಿವೋಗೆ ರೀತಿ ಕೌತುಕಮನೀಯೆ 
- « « ಪ್ರಮುಖಪ್ರಬಂಧಂಗಳಂ ಪೇಳ್ನು (ರಾ8ಕೀ. ೫-೧೯ ವ)- ೪. ಹರಿಯ 
ದಮಳಾನಂದರಸದಲಿ ಹೊರೆದು ಪೊಂಪುಳಿವೋಗಿ[8 ಉಂ. ಹೊಂಪುಳಿಯೋಗಿ] 
ಲಕ್ಷ್ಮೀಧರನ ನೆನೆದನು (ಕುಶ್ಮಾಣ. 9-033) ; ಪೊಡವಿಯೊಳ್‌ ಮೆಯ್ಕಿಕ್ಕಿದಗ 
ರಾಜ ಮೇನೆಯರನೊಡನೆತ್ತಿ ತಾನೆಅಗಲುಮೆಯನವರೆತ್ತಿ ಬಿಗಿಯಪ್ಪಿ 
ಪೊಂಪುಳಿವೋದರು (ಕಂಠ. 8೬-೦೭); ನೀ ಕೇಳಿದ ದನಿಯಿದಕಾಲದ ಮೋಡದ 
ಮೊಳಗೆಲೆ ಮುಗುದೆ ಗಂಡನ ಬಿಲ್ಲಿನ ಸಿಂಜಿನಿದನಿಯೆಂದದೇತಕೆ ಪೊಂಪುಳಿ 

ೋದೆ (ಣಕಾಸ. 02-9೪). ೫. ಲತಾಂಗಿಯ ಮೆಲ್ಬುವೆತ್ತ ಸಿರಿಮೆಯ್ಮ 
ಸೋಂಕಿಗೆ ಮೆಯ್ಮರೆದು ಪೊಂಪುಳಿವೋದ ಮಾರಾಯನ ಕಯ್ದಾವರೆಯಂ 
ಪಿಡಿದು (ಕುಣತ. *-9೨ ಕ); ಮಣಿದೆನದ್ವೈ ತದ ಪೀಠಕೆ ಕೊಂಡಾಡಿ 
ಕುಣಿದು ನಾ ಪೊಂಪೂವೋದೆ (ಇಂತಾಶ. ೦೭-೨೩). ಪೊಂಪುಟ್‌ಯೋಗು : 
೪, ವಿಮಲವಲ್ಲರಿಗಳಿಂ ಪೊಂಗಿ ಪೊಂಪುಟ್‌ಯೋಗಿ ಪೊದಟ್ಟು ನುಣ್ಮರವೆತ್ತಿ 
ರೆಭೀಂಕರಿಸುವಳಿಗಳಿಂ (ಉರ್ಕಟ, ೩-೯9). ೫. ಮಹಾದೇವನ ಮೂರ್ತಿಯಂ 
ಕಂಡು... ಪೊಂಗಿ ಪೊರೆಯೇಜ್‌ ಪೊಂಪುಟಿಯೋಗಿ ಮಹಾನಂದಂಬಡೆದು 
(ಉದ್ಮಟಿ. ೦೨-೦೩೮ ವ): ಹೊಂಪುಳಿಯೋಗು: ೩. ಬಸವನ ಪುಣ್ಯಕೀರ್ಶಿಲತೆ 
ಬೇರ್ವರಿಯಿತ್ತುರಗೇಂದ್ರಲೋಕದೊಳ* . ೬ ಕುಸುಮಿತವಾಗಿ ಸೌರಭದಿ 
ಹೊೊಂಪುಳಿಯೋಯ್ತಮರೇಂದ್ರಲೋಕದೊಳ್‌ (046, ೦೨-೦ ಸೂಕನಾಶದ್ಮ)- 
೪. ರೋಮಾಂಚನದಲಾನಂದಾಶ್ರು ಜಲದಲಿ ನನೆದು ಹೊಂಪುಳಿಯೋಗಿ 
ಣ್ಣೆವೆ. ಮುಚ್ಚಿ (ಕುಠ್ಮಾರ್ರೋ. €6-೬೩0); ಹೊರೆಯೇಜ3 ಹೊಂಪುಳಿ 
ಯೋದಳುಮೆ ಮಹಿಮೆಗೆ ಮಧುದ್ವಿಷನ (ತೊ603. ೪. ೯-೩೨)- ೫. ತೆಗೆದು 
ಬಿಗಿಯಪ್ಪದನು ಯಮಜಾದಿಗಳೆ ಮನ್ನಿಸಿ ವೀಟಿಯವನಿತ್ತೊಗುಮಿಗೆಯ 
ಹರುಷದಲಿ ಹೊಂಪುಳಿಯೋದನಾ ಭೀಷ್ಮ (ಕುನ್ಮಾಳೀ. ೭-೦೬); ಉಬ್ಬರದ 
ಹರುಷದಲಬಲೆ ಹೊಂಪುಳಿಯೋದಳಡಿಗಡಿಗೆ (ತೂರರಾ. ೫-೩-೯೩); ವರ 
ಮುನೀಶ್ವರ ಮನದೊಳಗಜಾವರನ ಮೂರ್ತಿಯ ಕಂಡು ಹರ್ಷೋತ್ಕರದ 
ಸುಖಮಯನಾಗಿ ಹೊಂಪುಳಿಯೋದನಡಿಗಡಿಗೆ  (ಅ00ಕಾ. ೨ ಸೂತನೆ). 
ಹೊಂಪುಳಿವೋಗು : ೪. ನಗೆದೊಗವರಳ ಹೊಂಪುಳವೋ[ಶಾಕಾಂ. ಯೋ]ಗ 
ಕೌರವರರಸ ನುಡಿದನು (ಕುವ್ಮಾರ್ರೋ. ೦-೩೯); ಜೋಗದ ಜಲಪಾತದಿ 
ಧುಮುಕುವ ಮನ. ಮಲೆನಾಡಿಗೆ ಹೊಂಪುಳಿವೋಗುವ ಮನ (ಕೋಗಿಲೆ. 
1-08). ೫. ವನಿತೆ ಗುಣಗಳೊಳೊಂದನೊಂದನು ಮನದೊಳಗೆ 
ಸವಿಮಾಡಿ ತರುಣಿಯ ನೆನದು ಹೆೊಂಪುಳಿವೋ [ನಾ ಾಂ. ಯಾಗಿ ವಿರಹದಿ 
ಮದನಗೀಡಾಗಿ ... ಜನಪ ನಳನಿರೆ (ನಳತ. ೨-6). ಹೊಂಪುಳಿಹೋಗು : 
೪. ಮನದ ಭಾವದ ರಾಗರಸದುಬ್ಬಿನಲಿ ಹೊಂಪುಳಿಹೋದನವರನು ₹ಂಡು 


ಪಾಂಚಾಲ (ಕುನ್ಮಾಲ, ೧೬- ೬೨). [ಪೊಂಪುಟ್‌ 4 ಪೋಗ್ಗು (ಆ ಪೋ,)] 


೫೮೮೩ 


20 


25 


30 


36 


40 


465 


ಪೊಂಪುಲ್‌ಸು (ಕ್ರಿ). 


ಪೊಂಬಕ್ಕರಗೆ 
ಪೊಂಬಕ್ಕರಿಕೆ, ಪೊಂಬಕ್ಕರಗೆ, ಪೊಂಬಕ್ಕರಿಗೆ (ನಾ). ಆನೆ, ಕಂದರರೆಗಳಿಗೆ 


ಪೊಂಬಕ್ಕರಿಗೆ 
ಪೊಂಬಕ್ಕರೆ (ನಾ). -ಪೊಂಬಕ್ಕರಿಕೆ: ಹಾಯ್ಕಿದ ಪೊಂಬಕ್ಕರೆ ರುಲ್ಲಿ 


ಪೊಂಬಚ್ಚೆಲ್‌ (ನಾ). 


ಪೊಂಬಚ್ಚು 


ಕೊಂಬಟ್ಟ 


ಪೊಂಬಟ್ಟಲ್‌, ಪೊಂಬಟ್ಟಲಂ, ಹೊಂಬಟ್ಟಲು (ನಾ). 


ಪೊಂಬಟ್ಟಲ್‌ 


೧. ಅಧಿಕವಾಗಂ; ಹೆಚ್ಚಾಗು; ಉಕ್ಕು : 
ಮನೋಹರಿಯರ* ಬಂದೊಡಲಂಪು ಪೊಂಪುಟಿ*ಸೆ (ಅಂತ್ಯ. ೩-೬೭); ತುಂಬಿ 
ಗಳ್ಳದ ನಟುಗಂಪು ಪೊಂಪುಟ್‌ಸೆ ಪೆಂಪೆಸೆದಿರ್ದುದು. ಚಂಪಕವ್ರ ಜಂ (ಆಕಳು. 
0-೩೨). ೨. ವ್ಯಾಪಿಸು; ಹರಡಂ; ಹಬ್ಬು : ಪೊಟಲನಿತುಂ ವಳಚ್ಚ 
ಮೃತಪ್ಲವದಿಂ ತೊಳೆದಂತೆ ಸೊಂಪು ಪೊಂಪುಟ್‌ಸೆ (ಅತಂತ್ರ. ೭-60) - 
[ಪೊಂಪುಟ 4 - ಇಸ್ಕು) 
* ಪೊಂಬಕ್ಕರಿಕೆ' ನೋ. 


ಹಾಕುವ ಚಿನ್ನದ ರಕ್ಷಾಕವಚ, --ವೆೈಜೋಡಂ : ಎರಡುಂ ಬಳಿ 
ಗಳ ಪೊಂಬಕ್ಕರಿಕೆಗಳೊಳ್ತುಜುಗಿ ನಟ್ಟು ಗಟ್‌ಗಣೆ ಗಟ್‌ಯಂತಿರೆ . . . 
ತುರಂಗತತಿ ಗರುಡಬಳಮನೇನಿಳಿಸಿದುದೋ (ಕಾಠಕೇ. ೬-೬೬. ಪೊಂಬಕ್ಕರಗೆ: 
ಪಂದುವು . . . ಘೋಲಟಾಯ್ಲರ್‌ ಪರಿಯಿಸೆ ತರದಿಂ ಪೊಂಬಕ್ಕರಗೆಯ 
ತುರಗಂಗಳಾಹವಾಭೋನಿಧಿಯೊಳ್‌ (ಕಂರ್ರಫು. 00-೭6). ಪೊಂಬಕ್ಕರಿಗೆ : 
ಪೊಳಿವ ಪೊಂಬಕ್ಕರಿಗೆಯ ತೇಜಿಗಳು ರಣಜಲನಿಧಿಯಲ್ಲಿ ಪರಿವವು (ಕಂಶ್ರತಾಂ- 
[ಪೊ (ಆ ಪೊನ್‌) -/ ಪಕ್ಕರಿಕೆ) 
« ಪೊಂಬಕ್ಕರಿಕೆ' ನೋ. 


೨೦-೦೪6) - 


ಗಳೆಸೆವ ಮಿಕ್ಕ ಮನದ ಕುದುರೆಯೆನೇಅ ಬಂದನಂದಕ್ಕಸಾಲೆಯ ಚಿಕ್ಕ 
[ಪೊಂ (೭ ಪೊನ್‌) 4 ಪಕ್ಕರೈ? 


ಬೇಗ (ಳುರಾಸಾಂ- ೦೦-೩೩). 


ಪೊಂಬಕ್ಕಿ (ನಾ). ಚಿನ್ನದ ಬಣ್ಣದ ರೆಕ್ಕೆಗಳಂಳ್ಳ ಹಕ್ಕಿ; ಗರಂಡ: 


ಇಕ್ಕಿದ ಏಕ್ಯರಕ್ಕೆ . . . ಮೊಗರಂಬಮೊಂದು ಪೊಂಬಕ್ಕಿಯ ತೊ್ಯೂ 
ಮೆಯ್ದರೆಯೆ ಬಾಸಿಗದಿಂ ಮೆಜಕಿದತ್ತು ಸಪ್ತಿಗಳ್‌ (440: ೨.೬). 


[ ಪೊಂ (ಎಪೊನ್‌) + ಪಕ್ಕಿ] 


ಪೊಂಬಗರಿ *ಪೊಂಬೊಗರಿ' ನೋ. 
ಪೊಂಬಚ್ಚ (ನಾ). ಚಿನ್ನದ ಒಡವೆ; ಸ್ವರ್ಣಾಭರಣ: ಕೊರಳ 
ಪೊಂಬಚ್ಚಗಳ ಬೆಳ್ಳಿಯ ಮುರುಹುಗಡಗದ . . . ಪರಮಗೋಪರ ಕಂಡು 


ನಸುನಗುತಿರ್ದನಕ್ರೂರ (ಳ್ಪೂಕ. ೨-೪೯); 
ಬಣ್ಣಮಂ ಕೇಳ್ದೆಯ"? (ಉತಾಕ್ಕ. ೦೨-೨೩) - 
[ಪೊಂ( ಎ ಪೊನ್‌) + ಪಚ್ಚ] 
ಚಿನ್ನದಿಂದ ನಿರ್ವಾತವಾದ ಬಚ್ಚಲು... 
ಸ್ನಾನದ ಮನೆ:  ಲೇಸೆನುತೈತಂದು ಮಗ ಸೊಸೆಗೆಣ್ಣೆಯ ಪೂಸಿ 
ಪೊಂಬಚ್ಚಲೊಳ* ನಿಲಿಸಿ ಮಾಸಿದ ಬಳಿಕ ಸಿಂಗರಗೆಯ್ದು ರನ್ನದ ಬಾಸಿಗ 
ನು ಕಟ್ಟಿದರು. (ಮೋಹಕ. 08-೬೪).  [ಪೊಂ( ೮ ಪೊನ್‌) + ಬಚ್ಚಲ್‌) 
(ನಾ). ಒಂದು ಬಗೆಯ ಹಂಳಂ, _ಕ್ರಿವಿಂ : ನಮ್ಮಲ್ಲೂ. 
ಒಮ್ಮೊಮ್ಮೆ ಬತ್ತದ ಪೈರಿನ ಮೇಲೆ ತಲೆದೋರುವ “ಪೊಂಬಚ್ಚು” ಹುಳುವು 
ಬಯಲಿಗೆ ಬಯಲನ್ನೇ ಕೆಡಿಸಿಬಿಡುವುದು (ರಾಂಶ್ರ. 718. oat). [?] 
ಕ, ಹೊಂಬಟ್ಟ (ನಾ). ಚಿನ್ನದ ಹಣೆಪಟ್ಟಿ. ಫಲಕ ; 
ಪೆತ್ತೆನಗೆ ನೀಂ ಪೊಂಬಟ್ಟಮಂ ಕಟ್ಟಿದೈ (ರರ್ಕಾಕ್ಕು. ೨-೦೦೦) ; ಮೇದಿನಿ 
ಯೊಳಾರಾದೊಡಂ ಮಿಡುಕುಳೊ ಿಡುನ್ನೆ ತಪರಾಕ್ರಮಿ ತಡೆಯಲಿ ವಾಜಿಯ 
ನೆಂದು ತನ್ನ ಬಿರುದಂ ಬರೆದು ಪೊಂಬಟ್ಟಮಂ ಕಟ್ಟಿ ಬಿಡುವುದಾ ಹಯದ 
ಪಣೆಗೆ (ಕೈಮಿಾ- ೨.೨೮೪). ಹೊಂಬಟ್ಟ, : ಇದು ಇಂತೆಹ ರಾಯನ ಕುದುರೆ 
. . ಎಂದು ಬರೆದಿರುವ ಹೊಂಬಟ್ಟವನ್ನು ಕಟ್ಟೆ ಬಿಡಬೇಕಂ (066. ೪). 
[ಪೊಂ ( ಎ ಪೊನ್‌) 4 ಪಟ್ಟ್ಯ) 


ಪೊಂಬಚ್ಚಮಂ ಪಣ್ಣಿ 


೧. ಚಿನ್ನ 


ಇ 
ದಿಂದ ಮಾಡಿದ ಬಟ್ಟಲು: ಪೊಂಬಟ್ಟಲೊಳ್ತೀವಿದಾಸವದ ರುಚಿ 


ಗಿರ್ವರುಂ ಬಿಡದೆ ಮೊಗಮಿಟ್ಟಿರಲ್ಕೆ (ತೈವಿ:ರಾ, 08-೪೩) ; ₹ಪಿಲಾಕ್ಷೀರಮಂ 


ಪೊಂಬಟ್ಟಲು 


ಕಮ್ಮಗಿನಿದಪ್ಪಂತೆ ಕಾಸಿ ಬಳ್ಳದಿನಳಿದು ಪೊಯ್ತು ಪೊಂಬಟ್ಟಲ್ಹೀವಿ 
(ಕೃ$ಂ. ೪-೩೦5). ಹೊಂಬಟ್ಟಲು : ೧. ಪೊಂಬಟ್ಟಲೊಳಗಿನ ಹಾಲು 
ಉಚ್ಛಿಷ್ಟ ಹಾಕಿಸೊ (ಕೃಂಂಠ. .--54-3). ವಿ. (?) ; ತೊಟ್ಟ ವಜ್ರಾಂ 
ಗಿಯ ಜೋಡುಸವಗ ಪೊಂಬಟ್ಕ ಶಾಕಾಂ- ಲು] ಚೀನಿಯ ಶಾಳಿ ಕಟ್ಟಿದ 
ಬಿರಿದು ಮೆಆ್‌ಯೆ ರಾವುತರು 'ಬಿಟ್ಟೇಟ್‌ದರು ಕುದುರೆಗಳ (ಕುರಾಸಾಂ. 
9-೩). ಹೊಂಬಟ್ಟಲು : €:. ಬಳಿಕಿನಿತು ಪಾಲ್ಗಿಜಕಿದು ಹೊಂಬಟ್ಟ 
ಲೊಳಿರಿಸಿ ತಾಂ ನಿಲಿಸಿ ಬಂದಾ ಮಲಹರನ ಬಳಿಗದೆ ಯುವತಿ ಹೋದಹಳು 
ನೋಡೆನಲು (4ಕಫ್ರ: 30-03) ; ಹೊಳೆವ ಹೊಂಬಟ್ಟಲಲಿ ಸೂಸಿದ 
ನರ್ಫೃಜಲವನು ಜನಕನಿದಿರಿನಲಿ (ಕುಠ್ಕಾಕ 6-0೬) ; ಹೊಂಬಟ್ಟಲಲಿ 
ವೀಳೆಯವ ನಂದನಂಗಿತ್ತು . . . ಜೆಸಿದನು ಬಳಿಯಲಿ ಬವರಕನಿಲಜನ 
(ತೊರರಾ, ೫-೩-೦೦). [ಪೊಂ (-೬ ಪೊನ್‌) 4 ಬಟ್ಟಲ”) 
ಶೊಂಬಟ್ಟಲು `ಪೊಂಬಟ್ಟಲ್‌' ನೋ. 


೫೮೨೮೪ 


10 


ಪೊಂಬರಹ 


ಪೊಂಬಣತಿ (ನಾ). ಚಿನ್ನದ ದೀಪ: ಪಟ್ಟಸೂತ್ರದಿ ಪೊಸೆದು ಬತ್ತಿಯ 


ನಿಟ್ಟು 
(ಶಂಕರಾ. 8-8೩) - 


ಪೊಂಬಣತಿಯೊಳು . . . ಮುದದಿಂದ ದೀಪ್ತಿಯ ಮುಟ್ಟಿಸೆ 
[ಪೊಂ (ಆ ಪೊನೀ) + ಪಣತ್ಕಿ (ಎಪಣಿತೆ)] 


ಪೊಂಬಣ್ಣ ಹೊಂಬಣ್ಣ (ನಾ). ೧. ಬಂಗಾರದ ಬಣ್ಣ ; ಚಿನ್ನದ 


ಬಣ್ಣ : ಕಣ್ಣಾರೆ ಬಿರಯಿಯಂ ಮೂವಣ್ಣಂ ಬರಿಸಿದುವರಲ್ಲ ಸುರ 
ಹೊನ್ನೆಯ ಪೊಂಬಣ್ಣದ ಬೆಳರ್ವಣ್ಣದ ಕೆಂಬಣ್ಣದ ಕೇಸರಮುಮೆಸಟ್ಗಳುಂ 
₹ರ್ಣಿಕೆಯುಂ (ಕು9॥್ರ. 8-06); ಒಲೆದಾಡುವ ಪೊಂಬಣ್ಣಮೆಸೆವ ಕಳವು 
ಶ್ರೀಯ ಪರಿಚರ್ಯೆಯಂ ಬಿಡದೆ ಮಾಳ ಕೆಳದಿಯರೆನಲ್ಮೀರನಿಕಂರುಂಬವಂಂ 
ಸೋವಲೆಂದಲ್ಲಿರ್ದ ಪಾಮರಿಯರಧ್ವಗರ ನಡೆಗೆಡಿಪರು (ಕೈಮಳಾ. ೩-0): 
೨. ಕೆಂಪು ಬೆರೆತ ಹಳದಿ ಬಣ್ಣ ; ಮಾಸಲುಕೆಂಪು ; ಕಪಿಲವರ್ಣ : 
*`ಕವಿಲೆವಣ್ಣ ಮೆಂದು ಪೊಂಬಣ್ಣಂ” (ಕಠಸಾ. ೩೬-೨೨೦) ; ಪೊಂಬಣ್ಣದ 
ಕೆಂಪಿಡಿದಿರೆ ಸೊಗಯಿಪುವು ಗಂಧಶಾಲಿವನಂಗಳ್‌ (60ಕ್ರ- 0೩೦) ; ತೋರ 


ಪೊಂಬಟ್ಟು (ನಾ). ಚಿನ್ನದ ದಂಂಡನೆಯ ವಸ್ತು: ಮುಗಿಲೊಡ್ಮಂ ಮೂಯ್ಯುಗಳೊಳೆಸೆವ ಕುಂಕುವುಂಗಳ ಬಂಬಲ ಸೋಂಕಿನೊಳ್‌ ರಜಂ 
ಗೆಲೆವಂದ ಕಾಯಭರದಿ೨ ಪೊಂಬಟ್ಟನೊಟ್ಟೈವ ದಿಟ್ಟಿಗಳಿಂ . . . ಪೆಅಚಕಿಯ ನೆಗೆದು ದೆಸೆಗಳ್‌ ಫೊಂಬಣ್ಣ ಮಾಗೆಸೆಯೆಯುಂ (ಕಾರಂಕೂ - ೬) - ಹೊಂಬಣ್ಣ: 


ಸೌಭಾಗ್ಯಕ್ಕೆ ತೋಡಾದ ಕೋಡುಗಳಿಂದೇಂ ಜನಕಂಗೆ ಹರ್ಷಜನಕಂ 
ತಾನಾಯ್ತೊ ವನ್ಮದ್ಧಿಪಂ (ಕೂಗಿವಸಿ. ೪-೦೦೯) ; ಭೂತಳಕ್ಕೆ ಪರಿವೇಷಂ 
ಗೊಂಡು ಬೀಟ್ವಂದ ಭಾಸ್ಕರನಂತಿರ್ಮದುೂ ಹಿಂಹಚೂಡನ ಶಿರಂ ಪೊಂಬಟ್ಟೆ 
ನಾಳ್ಗಟ್ಟಿನೊಳ್‌ [ಕಾಕಾ. ಳೃಟ್ಟೆಯೊಳ್‌) (ಅನೂ. 0೦-೬೫) - 

[ ಪೊಂ (-ಆ ಪೊನ್‌) -- ಬಟ್ಟು] 
ಪೊಂಬಟ್ಟೆ. ಹೊಂಬಟ್ಟೆ (ನಾ). ಜರತಾರಿಯ ಪೀತಾಂಬರ : ಪಕ್ಕಶಾಳಿ 
ಕಣಿಶಾಳೀನಮ್ರಮೊಖ್ಬರ್ದದೇಂ ಗೆಲೆವಂದತ್ತೊ ಸುವರ್ಣವರ್ಣದಿನಿಳಾ 
ಶ್ರೀಯುಟ್ಟ ಪೊಂಬಟ್ಟೆವೋಲ್‌ (89. ೨-8); ಜಾಣಮರೆ ಪೊಂಬಟ್ಟೆ 
ಯುಟ್ಟು ನೀಲಾಬ್ಬಮಂ ಪಾಣಿಯೊಳ್‌ ಪಿಡಿದು . . . ಒಪ್ಪಿದಳ್‌ (ಕರ್ಮಉ- 
9-೬); ತಂಜಗೆವೆಗ್ಮ ನೀರಿಂಗೆ ಹೆಖ್‌ಗೋಲ ಹಾಯ್ಕಿಸಬೇಡೆಂದು 
ಪೊಂಬಟ್ಟಿಸೆಜಗಿನಿಂ ತೊಡೆದ ಲೋಚನವ (6ತಕ. ೪-೬): ಹೊಂಬಟ್ಟೆ ; 
ತಂದು ಹೊಂಬಟ್ಟೆಗಳ ಹೊಂಪುಣಿಯಿಂದ ಮೆಐ?ದಹ ಪಂಚಘಂಟೆಗಳಿಂದ್ರ 
'ನೈರಾವತಕೆ ಸ೦ಿಮಿಗಿಲೆಂದುದಖಳಿಜನ (ಸಂತ. ೨೦-೦೦); ಎಡಗೈಯೊಳಾಂತ 
ಹೊಂಬಟ್ಟೆ ಅಕ್ಷತೆ ಪುಷ್ಪ ನಿಡುಗಿಂಡಿ ಬಲದ ಹಸ್ತದೊಳು ತೊಡಿಗೆಯ 
ಪ್ರಭೆ ದಿಕ್ಕುದಿಕ್ಕಿಗೆ ಪಸರಿಸಿ ನಡೆಯೆ ನಡೆದನಾ ರಾಯ (ಕರಕ, ೩-೬೩) - 

[ ಪೊಂ (ಎವೊನ') * ಬಟ್ಟೆ) 


೧. ಮೇರುವ ಸಾರಿದ ಕಾಗೆ ಹೊಂಬಣ್ಣವಪ್ಪುದು ತಪ್ಪದು (0ರ. ೪೬೦); 
ಪೂರ್ವಮಂದರಂ -. . . ಅಂಬುಜಜಂ ನಟ್ಟಿರಿಸಿದ ಹೊಂಬಣ್ಣದ ಕಂಭ 
ಮೆಂಂಬಿನಂ ರಂಜಿಸುಗು9 (ಭಾರತ. ೪-೪); ಹೊಂಬಣ್ಣಮೈಯಳೊರ್ವಳು 
*-«ನಿಂದೆಳು ಹೊನ್ನ ಬೊಂಬೆಯಂತರಸನೊತ್ತಿನೊಳು (೪65. ೫-೨೪). 
೨. ಅಣ್ಣಗಳೆ! ಹೊಂಬಣ್ಣ ತಿರುಮಾಸೆಯಬ್ಬರಕೆ ಮಣ್ಣಿಕ್ಕಿ! (ಕುತ: 
[ ಪೊಂ(ಎಪೊನ್‌) + ಬಣ್ಣ) 


೪೨-8): 


ಪೊಂಬಣ್ಣಿಗೆ (ನಾ). ಚಿನ್ನದ ಅಲಂಕಾರ,-ಶೃಂಗಾರ : ಬಂದತ್ತ್ತಿ ಪೊಂಬಣಿ 


ಗೆಯ ಫಿಡಿಗಳೊಳ್‌ ತಂಡದಿಂ ಪೆಂಡವಾಸಂ (8ಗೂ. ೦೩-೭೪). 
[ಪೊಂ (೮ ಪೊನ್‌) + ಪಣ್ಣಿಗೆ («ಎ ಪಣ್ಣುಗೆ)] 


ಪೊಂಬರಣಿ (ನಾ)- ಬಂಗಾರದ ಕರಂಡಕ; ಚಿನ್ನದ ಡಬ್ಬಿ: ಪೊಂಬರಣಿಯ 


ಮೇಲೇನಿದು ತುಂಬಿಯೆ ಕತ್ತರಿಯ ಬೊಟ್ಟೆ (860. ೬-80). 
[ಪೊಂ ( ಆ ಪೊನ್‌) + ಬರಣಿ] 


ಪೊಂಬರದ (ನಾ)- ಚಿನ್ನದ ವ್ಯಾಪಾರ ಮಾಡುವವನು ; ಸರಾಫ: 


“ಸೊನ್ನೆವರದನೆಂದುಂ ಘೊಂಬರದನೇದಂಂ ಚಿನ್ನವರದಂ” (೪. 
೬೦-೩೩೩) ; ಪೊಂಬರದರ ಪೂವಡಿಗರ ತಂಬುಲಿಗರ . . . ಕದಂಬದಿನಾ 
ರಾಜವೀಧಿ ₹ಣ್ಣೆಸೆದಿರ್ಜುಂ (ಉಕ. ೦-50) ; ತಂಬೆಲರೆಂಬ ಪೊಂಬರದ 


ಪೊಂಬಡಲಗೆ, ಪೊಂಬಡಲಿಗೆ (ನಾ). ಚಿನ್ನದಿಂದ ಮಾಡಿದ ಅಗಲವಾದ 
ತಟ್ಟೆ : ಎಡದ ₹ರದೊಳ್ಳಂಧಂ ಪೂಮಾಲೆ ಸಿರ್ಪಿನ ಸೇಸೆ ಪೊಂಬಡಲ 
[೫ ೫೨.ಲಿ]ಗೆಯೊಸೊಂದಂದಂ ಚಿ್ವಾಗೆ ಗಂಧಜಳಂಗಳಂ ಪಿಡಿದ ಕಳಸಂ 
«ಯ್ಕೊಳ್ಳತ್ತೊಂದಜಕೊಳ್ಳಿಗೆ ಶೋಭಿಯಂ ವಡೆಯೆ ಪದಪಿಂದೊರ್ವಂ 
ಬಂದಂ ಪ್ರಗಲೃಪುರೋಹಿತಂ (ಅರ್ಥನೇ. ೨೨೧. ಪೊಂಬಡಲಿಗೆ : | 1 
ಜಜನನಿಯ ಮನೋಹರಮಪ್ಪ ವೂಣಿದೊಡವುಗಳಂ ವೊಂಬಡಲಿಗೆ 
ಯೊಳ್ತೀವಿಯೋರ್ವ ಕೆಳದಿಯ  ಕೈಯೊಳ್ಳಾತೆಯೆಡೆಗಟ್ಟಲ್‌ (ಣಗಳು. 
೪-೦೦೪ ಐ). (ಪೊಂ (ಆ ಪೊನ್‌) -. ಪಡಲಗೆ] 


ನಲರ್ವೊನ್ನಂ ಪರ್ಣಕರ್ಷೊೋಪಲದೊಳೊರೆಯೆ (ಕಂಕಂ. 3-9೨ ನ). 
[ಪೊಂ (-ಆ ಪೊನ್‌) + ಪರದ) 
ಪೊಂಬರಹ, ಹೊಂಬರಹ (ನಾ). ೧. ಚಿನ್ನದ ಎರಕದಲ್ಲಿ ಬರೆದ ಲಪಿ,- 
ಬರವಣಿಗೆ: ಆತನ ಮೇಲೆ ಪೊಂಬರಹಶೋಭಿತಶರವ್ರಾತವನೆಚ್ಚು 
ಬೊಬ್ಬಿ ಉದ (ಕೋಶಕ. ೩-೬). ೨. ಬಂಗಾರದ ಚಿತ್ರ,-ಅಲಂಕಾರ : 
ಕರುಮಾಡ ಕಂಡರಿಸಿದ ಗೋಪುರ ಪೊಂಬರಹದ ಲೋವೆ . . . ಮಣಿ 
ವುಗಿಲೆಸೆಯೆ ಕಣ್ಣರಮನೆ ಗಾಡಿವೆತ್ತಿಹುದು (೪೫೫. 8-9). ೩. ಚಿನ್ನದ 
ಎಳೆಯ ಕಸೂತಿ; ಜರೆತಾರಿ ಹೆಣಿಗೆ: ವರಚಂದ್ರಿಕೆಯ ಪಾವುಡಕೆ 
ಪೊಂಬಡಲಿಗೆ 'ಪೊಂಬಡಲಗೆ' ನೋ. ಶೋಭಿಸುವ ಪೊಂಬರಹದ ಶುಭ್ರದೂವಟವ ಸ್ಮರಬಾಣಗಅಣಾಯಂತೆ ನಿಆ್‌ 
ಪೊಂಬಡಿಗ (ನಂ). ೧. ಚಿನ್ನದ ಪೀಕದಾನಿ : ಮಿಂಡಿಯರ್‌ ಪೊಂಬಡಿಗವ | 40 ವಿಡಿದುಡಿಸಿದರ್‌ ದರಹಾಸವಖುಖಿಗೆ (ಮೋಹಕ. ೨೩-೦೩). ಹೊಂಬರಹ : 
ಸುರ್ಚಿ ಬಿಸಿನೀರ ಗಿಂಡಿಯೊಳ್‌ ತಂದು ಕಾಲ್ದೊಳೆಯೆ (ಕೋಪಶ. 04-೪೪). ೧.  ಹೊಂಬರಹದಂಬಿನ ಮಿಂಚುಗಳೆಲೆದೆಹಳಚಿದವು ಹರಿಹರ 
ಪಿ. ಚಿನ್ನದ ಪಾತ್ರೆ: ಪಾವನಪಾದ್ಮಮಂ ತಳೆದ ಪೊಂಬಡಿಗಂಬೊಲ ಪುರಂದರರ (ಕುಕ್ಕಾಳ- ೨೩-೦೦; ಹೊಳೆವ ಹೊಂಬರಹದ ಸುರೇಖೆಯ 
ದಾಯ್ತು ಮೇರು (890. ೪-೨). [ಪೊಂ (ಪೊನ್‌) -- ಪಡಿಗ) ತಳಪದಸ್ತ್ರದಲವಳ ಹಸ್ತವ ಕಳಚಲೆಚ್ಚ ನು ಭೂತಗಣ ಬಿಜ್‌ ತೋಡೆ ಭೀತಿ 
ಪೊಂಬಡೆ (ಕ್ರಿ). ಹಣವನ್ನು ಗಳಿಸು ; ಐಶ್ವರ್ಯವನ್ನು ಸಂಪಾದಿಸು: ಯಲಿ (ಕೊರಕಾ- ೦-00-08). ೨. ಕೀಲಿಸಿದ ಪಟ್ಟಿಗಳ ದಿವ್ಯದುಕೂಲದಲಿ 
ಗಂಡುಗೂಸುವೆತ್ತ ಸಜ್ಜನದಂತೆ ಪೊಂಬಡೆದ ಸೂಳೆಯಂತೆ . . . ಚಿತ್ತದೊಳಾ | 44 | ಹೊಂಬರಹದೆಲೆಗಳ [ಕಾಣಾ. ಹೊಂಬಾಳೆತೆಅಕಿಗಳ] ಚೂಳಿಕೆಯ ಕನ್ನಡಿಯ 
ನಂದಂ ಬೆರಸಿರ್ಪುದು (ರಠರ್ತಕ್ಕು- ೪-೩). [ಪೊಂ (ಎಷೊನ್‌) --ಪಡ್ಮೆ) ತೋರಣವೆರಡು ಪಕ್ಕದಲಿ (ಕುಕ್ಕಾಳ. ೦೨-೦೩); ತೆಗೆದು ವಜ್ರಾಂಗಿಯನು 


ಪೊಂಬರಿಗೆ 


ಮೈಯಲಿ ಜಿಗಿದು ಹೊಂಬರಹದ ಸುರತ್ನುಳಿಗಳ ಬಲುಸೀಸಕವನಳವಡಿಸಿ 
ದನು ಸಿರಿಮಂಡಿಗೆ (ಕುಕ್ಕಾಗ, 8-90). 
(ಪೊಂ (ಎ. ಪೊಂ) + ಬರಹ («ಎ ಬರೆಪ) ) 
ಪೊಂಬರಿಗೆ (ನಂ). ಬಂಗಾರದ ಢಾಲು; ಚಿನ್ನದ ಗುರಾಣಿ : ಕಡಿತಲೆ 
ದೂಗುತ ಕಯ್ಶ ಪೊಂಬರಿಗೆಯನೆಡಬಲಗಳಿಗೆ ತೋಜಕಿಸುತ ಕಡಿದಾಡಿ 
ಮಡಿದರು (ಕುಣತ. ೦೨೯) ; ಬಾಳುಬಟ್ಟಲ ಪಿಡಿದೊಮ್ಮೊಮ್ಮೆ ಪೊನ್ನ 
ಪೂಗೋಲು ಪೊಂಬರಿಗೆಯಾಂತೊಮ್ಮೆ ಕಾಲಿಟ್ಟು ಹೊಳೆವುತಿದ್ದರು 
ಪುನಸಿಜನ ವಖಾಸಾಳುಗಳಂತೆ ದಿಟ್ಟೆಯರ: (ಕರಕ. ೦-೪೦). 
[ಪೊಂ (ಆ ಫೊನ್‌) ೪ ಪರಿಗೆ] 
ಪೊಂಬರಿಜು (ನಾ). ಚಿನ್ನದ ವಿಗ್ರಹ; ಬಂಗಾರದ ಪ್ರತಿವೆಂ : ಕಿಟ್ಟ 
ಹಾದ ಪೊಂಬರಿಡೊ ನಿಜಾತ್ಮನ ತಿಟ್ಟವೊಯೆನೆ ನೃಪವರನ ದಿಟ್ಮಿಗತ್ಮಾ 
ನಂದಮನೊದವಿಸಿದುದು ದಿಟ್ಟಯೋಗಿಯ ದಿವ್ಮಮೂರ್ತಿ (ಕಂತ್ರಕಾಂ. 
೩-6೫) - [ಪೊಂ (< ಪೊನ್‌) 4 ಪರಿಜು) 
ಪೊಂಬರಿಯಣ -ಪೊಂಬರಿಯಾಣ' ನೋ. 
ಪೊಂಬರಿಯಾಣ, ಪೊಂಬರಿಯಣ, ಪೊಂಬರಿವಾಣ, ಹೊಂಬರಿಯಣ, 
ಹೊಂಬರಿವಾಣ (ನಾ). ಚಿನ್ನದ ತಟ್ಟೆ; ಬಂಗಾರದ ಹರಿವಾಣ: 
ಬಳಿಕ ಪೊಂಬರಿಯಾಣದೊಳು ವೀರರಾಮನ ಕಳಳಳಿಸುವ ಪಂದಲೆಯನು 
ತಳುವದಿರಿಸಿಕೊಂಡು ತಂದು ತೋಶಿಕಿಸಲು (ಕುಕಾಸಾ9. 8೩-60) ; ಮಿಸುನಿ 
ಯಡ್ಡಣಿಗೆಯೊಳ್ಳೊಂಬರಿಯಾಣವುನಮರ್ಚೆ (ವೃತಂ. 3-೬೨ 6)- ಪೊಂಬರಿ 
ಯಣ: ನೀಂ ಬಯಸಿದಗ್ರಪೂಜೆಯ ಪೊಂಬರಿಯಣಮಿದೆ ನಿಶಾಟ 
ಕೊಳ್ಳೆಂದು ಸರೋಜಾಂಬಕನಿಡೆ (ಊಂ: ೦೩-8೦) ; ಪೊಂಬರಿಯಣದಿ 
ಪೋಳ್ಮಣಿಮಯವಡೆದಿರ್ದ ಸಂಬಳಿಗೆಯ ಪರ್ಣಚೂರ್ಣ ಕೊಂಬ ಕರ್ಪೂರ 
ಕರಂಡವ ಸ್ಮರನ ತಲೆಗಿಂಬಿನೊಳ್‌ ತಂದಿರಿಸಿದರು (ರೋಕಕ- ೦೬-೨೭). 
ಪೊಂಬರಿವಾಣ : ಬಹುವರ್ಣದಲ್ಲಿ ರಂಜಿಪ ಬಣ್ಣಗೂಳು ಬೆಳ್ಳಿ ಪೊಂಬರಿ 
ವಾಣಗಳ ತುಂಬಿ ಸುಳಿಹೆತ್ತಿ ಚೆಲ್ಲಿಸಿದಳು ದೆಸೆದೆಸೆಗೆ (ರೋಶಕ. ೩೦-೩ಟ); 
ಮಿನುವಾನುಪ ಪೊಂಬರಿವಾಣಗಳೆೊಳೆಯ್ದೆ ನೀಡಿದರ*" ಪರಿಪರಿಯ ಪರಿ 
ಕರವನು (ತಂತ್ರ. 8-86). ಹೊಂಬರಿಯಣ : ಹೊಂಬರಿಯಣ 
ದೊಳೊಸೆದು. ಬಡಿಸಿದ ಸುಘೃತ ದಿವ್ಕಾನ್ನಮಂ ನಿವೇದ್ಯಂಗೊಟ್ಟು 
(ತಳಾ. ಶಂ. ೩-೬೬); ಮಿಗೆ ರಮ್ಮವಡೆದ ಹೊಂಬರಿಯಣ ತಳಿಗೆ 
ತಂಬಿಗೆ . ದೀವಿಗೆಗಂಬಗಳನಿತ್ತನೊಲಿದು (ರೋಶಹಕ. 08-09). 
ಹೊಂಬರಿವಾಣ : ಮುತ್ತಿನಾರತಿಯ ಹೊಂಬರಿವಾಣದಿಂ ಬೆಳಗಿಸಿ ಮಂತ್ರಿ 
ಪೀತಾಂಬರಧರನ ಕೀರ್ತಿಸಿದ (ಕೋಶಕ. 90-8೩); ಲಾವಣ್ಮ ಧಗಧಗಿಸುವ 
ನರಪಶಿಯ ಮುಂದೋವಿಟ್ಟ ಹೆೊಂಬರಿವಾಣ ಭಾವಿಸಲೊಪ್ಪಿಶು . . 
ಚೆಲ್ವಿನೊಳು (ಕ6ತ. 9-೬೨). [ಪೊಂ («ಎ ಪೊನ್‌) + ಪರಿಯಾಣ್ಮ) 
ಪೊಂಬರಿವಾಣ 'ಪೊಂಬರಿಯಾಣ' ನೋ. 
ಪೊಂಬಲಗೆ (ನಾ). ಚಿನ್ನದ ಹಲಗೆ ; ಬಂಗಾರದ ಫಲಕ: ಕಡಿತಕೆ 
ಪಾರೆ ಪೊಂಬಲಗೆ ಬೀಳೆ ಶಿರಂ ಸಿಡಿದೇಳಿ ಭೂತಸಂಗಡಣದಿ ನೋಡಿ 
(ಎಳೆ... ೪1, ಕರೂರು. ೦೩೬-೩6; 1191) ; ಮುನಸಿಜಮಂತ್ರಾಕ್ಷರಮಂ 
ಬಳಪದಿನನುರಾಗದಿ ಬರೆಯಲ್ವ್ಹೊಂಬಲಗೆಗೆ ಮಿನುಗುವ ಮಸಿಯಿಡು 
ವಂದದೆ ನೊಸಲೊಳ್‌ ವುಗಮದಮಿಕ್ಕಿದಳು (ಆಯು. ೨-೬೯). 
[ಪೊಂ («ಎ ಪೊನ್‌) 4 ಪಲಗೆ] 
ಪೊಂಬಲೆ (ನಾ). ಜಾಲರಿಯಂತಹ ಚಿನ್ನದ ಆಭರಣ ; ದಿಟ್ಟಿಸರ 
ಪೊಂಬಲೆಗಳ* ಮೊಗರಂಬಮೊಂದು ಪೊಂಬಕ್ಕಿಯ ತೊಕ್ಕು ಮೆಯ್ಗರೆಯೆ 
ಬಾಸಿಗದಿಂ ಮೆಅಕಿದತ್ತು ಸಪ್ತಿಗಳ್‌ (890. ೨-೯೬). 
[ಪೊಂ («ಎ ಪೊನ್‌) 4 ಬಲ್ಲೆ] 
ಪೊಂಬಲ್ಲಕಿ "ಪೊಂಬಲ್ಲಕ್ಕಿ' ನೋ. 


36೮೮೫ 


10 


ಪೊಂಬಳ್ಳಿ 


ಶೊಂಬಲ್ಲಕ್ಕಿ. ಪೊಂಬಲ್ಲಕಿ (ನಾ). ಚಿನ್ನದ ಅಂದಣ;. ಬಂಗಾರದ 
ಪಲ್ಲಕ್ಕೆ : ನಿಲ್ಲದಾಳಿಯರಂದಣಗಳ ನಡುವೆ ಪೊಂಬಲ್ಲಕ್ಕಿಯೇಜಾ ಲೀಲೆ 
ಯೊಳು ಮೆಲ್ಲನೆಯ್ತಂದಳಾ ಸುರುತಾಳಸುತೆ (ಕುರಾ೫೫. ೬-೪೯೨); 
-ಸಲ್ಲಲಿತಾಂಗಿಯ ವರಪಣಣಿವಿಡಿದು ಪೊಂಬಲ್ಲಕ್ಕಿಯೊಗಗೆ ಇುಂಡಿಸಿದ (ಕೋಶಕ. 
೪0-49). ಪೊಂಬಲ್ಲಕಿ : ಅಲ್ಲಿ ತಮ್ಮೊಡ; ಬಲವನಿರವೇಳ್ವು 
ಪೊಂಬಲ್ಲಕಿಯನಿಳಿದು . . . ಒಳಪುಗೆ (ಕರ್ಮಕಾ,.. 23); ಪೊಂಬಲ್ಲಕಿಯ 
ಹರಿಸದಿಂದಿಳಿದು . . . ಅರಮನೆಯ ಪೊಕ್ಕು (ಕಾಕ... 3-30). 

(ಪೊಂ (ಆ ಪೊನ್‌) 4 ಪಲ್ಲಕ್ಕಿ (೬. ಪ[)0ಗ)) 

ಪೊಂಬಸದಿ (ನಾ). ಬಂಗಾರದಿಂದ ನಿರ್ಮಿತವಾದ ಬಸದಿ; ಇವ 
ನೆಮ್ಮಾಳ್ಳನನಿಕ್ಕಿ ಸಾಧುವಿನವೋಲ್‌ ತಾನಲ್ಲದಂತಿಲ್ಲಿ ಫೋ ್ಡವಿದಿರ್ವಂ 
ಜಿನನೆಂದು ಪೊಂಟಬಸದಿಯಂ ಪುಷಸ್ಟಿಸ್ಟಸೇನಾಳಿ ಮುತ್ತುವವೋಲ್‌ ಪೆಂಡಿರ 
ತಂಡಮೊಪ್ಪೆ (೪ರೇಕೇ. ೨೪೭) ಗ(ವೊಂ (ಆ ಪೊನ') 4 ಬಸದಿ] 

ಪೊಂಬಸಿರ :ಪೊಂಬಸಿಖ' ನೋ. 

ಪೊಂಬಸಿಜ, ಪೊಂಬಸಿರ, ಪೊಂಬಸುಅ (ನಾ). ಬ್ರಹ್ಮ; ಹಿರಣ್ಯ 
ಗರ್ಭ ; p ಚಿನ್ನದ ಮೊಟ್ಟೆಯಿಂದ ಜನಿಸಿದನೆೊಬ ಪ್ರತೀತಿಯಿಂಂದ 
ಬ್ರಹ್ಮನಿಗೆ ಈ ಹೆಸರು ಬಂದಿದೆ : “ಅಂಚೆದೇರಂ, ನುಡಿವೆಣ್ಣಿನಿಯಂ, 
ಪೊಂಬಸಿಅಂ ತಾವರೆವಸೆಯಂ- ಈ ೮ ಬ್ರಹ್ಮಂಗೆ ವೆಸರ್‌” 
(46ತಾ. ೪6-09): ಪೊಂಬಸಿಜನ ಬಾಯ ಬೀಯಗ ಜಯಯೆಂದು ಶಂ 
ರಂರಿಯ ಹೊಗಳಿದರು (ನೋಶಕ. ೦೬-3) ; ಪೊಂಬಸಿಅನ ಗುಂಡಿಗೆಯಂ 
ಪೊಕ್ಕು ಪೊಜಮಟ್ಟುಂ ಧರೆಗಿಟ್‌ದು ಬಂದು . . . ತ್ರಿವಥೆಗೆ ಕಾಣಿಸಿ 
ಕೊಂಡಳ್‌ (ಉಾಪತಿಕ್ಶ- ೩೦-೦೨). ಪೊಂಬಸಿರೆ ; ಪೊಂಬಸಿರನೀ ಪರಿ 
ಬರೆದನೇತಕೆ` ಹಾ ಮಹಾದೇವ (೫ಕುಂಕ- ೭ ಏ೨ರ್ಯಾಂತರ ಅಂಪ್ರಾಯ): 
ಪೊಂಬಸುಅ : ಪೊಂಬಸುಅನ ಪೆಣ್ಣುಗಂಡಿಂದ ತೆಕ್ಕನೆ ತುಂಬಿತು ಕಿಅಕಿದೆ 
ಕುಟುಂಬ (ಹಕ ೬೨-೩೪). (ಪೊಂಬಸಿಕು 4 ಅ] 

ಪೊಂಬಸಿಜು, ಹೆೊಂಬಸಿರು (ನಾ). ೧. ಚಿನ್ನದ ಗರ್ಭ: "ಪೊಂಬಸಿಃ' 
ಪರಾ. ೨- ಶ್ರೇಷ್ಠವಾದ ಗರ್ಭ: ಪಂದಲೆ, ಜೆಂದೊವಲ್‌, ಬೆಂಬಬ್‌, 
ಪೊಂಬಸಿಜು (ಕಠ್ಮಾಶು. 60 ಕಾಕಾ). ಹೊಂಬಸಿರು : ೨. ಬೇಂದ್ರೈಯವರ 
ಕವಿತೆಯಲ್ಲಿ ಮೇಲೆ ಹೇಳಿದಂತೆ "ಹೂ' ಎಂದರೆ ಸಮಾಧಿಯಲ್ಲಿದ್ದ 
ಹೊಂಬಸಿರಿನ ಉಸಿರು (ಕಠ್ಕಕಾ. ಆ) ; ನಮ್ಮ ಕನ್ನಡತಾಯಿ, ತನ್ನ 
ಹೊಂಬಸಿರಿನಿಂದ ನಮ್ಮನ್ನು ತಂದು . . . ಹಾರೈಸುತಿಹಳು (ಶೂಗಳು. 
0€-೨).- [ಪೊಂ (ಪೊನ್‌) + ಬಸಿಜು (- ಬಸಿಲು*) ] 

ಪೊಂಬಸುಆಚಿ 'ಪೊಂಬಸಿಅ' ನೋ. 

ಪೊಂಬಳಯಿಗೆ, ಹೊಂಬಳಯಿಗೆ (ನಾ). ಚಿನ್ನದ ಕಾಂತಿಯ ಬಾವುಟ; 
ಹೊಂಬಣ್ಣದ ಪತಾಕೆ: ಪೊಂಬಳಯಿಗೆ ಮಿಂಚು ಮಣಿತೋರಣ 
ಕಣ್ಣೊಂಬಿಂದ್ರಧನು ಕುಸುಮಾಳಿ ಇಂಬುಗೊಂಡಾಲೀಲ್ಲುಗಲಾ ನಗರಿ 
ಎಡಂಬಿಸಿದುದು ಕಾರ ಸಿರಿಯ (ಕುಕಾಶಾಂ- ೩-೭೯). ಹೊಂಬಳಯಿಗೆ : 
ತಳಿತ ಪಲ್ಲವಸಶ್ತಿಗೆಯ ಹೊಂಬಳಯಿಗೆಯ ಸೀಗುರಿಯ ಚಮರಾವಳಿಯ 
ಲಗ್ಗೆಯೊಳಳ್ಳಿ ಅವ ಘನವಾದ್ಮರಭಸಗಳ ಒಲವಿನಿಂದಾ ನೃಪತಿ ಚಾತುರ್ಬಲ 
ಸಹಿತ ಬಂದಾ ಕಿರಾತರನಳವಿಯಲಿ ತಾಗಿದನು (ಆ(ರಂಠ- ೬-೦೦)- 

(ಪೊಂ (ಎಪೊನ್‌) 4 ಪಳಯಿಗೆ (ಎ ಪಟಯಿಗೆ) ] 

ಪೊಂಬಳೆ 'ಪೊಂಬಾಳ್ಕೆ' ನೋ. 

ಪೊಂಬಳೆದೊಂಗಲ್‌ (ನಾ). ಅಡಕೆ. ತೆಂಗು ಮೊದಲಾದುವುಗಳ 
ಹೂವಿನ ಗೊಂಚಲು: ಎರಲಲೆಹಿಂ ತೆಅಂಬೆೊಳೆದು ಪೊಂಬಳೆದೊಂಗಲ 
ನಾಂತ [೫೫ಂ ಪೂಮುಡಿದೊಂಗಲನಾಂತು) ಕೌಂಗುಗಳ್‌ (ಜಂ. 09-೩0). 

[ಪೊಂಬಳಿ (ಆ ಪೊಂಬಾಳ್ಕೆ) 4 ತೊಂಗಲ್‌) 
ಪೊಂಬಳ್ಳಿ. ಹೊಂಬಳ್ಳಿ (ನಾ). ೧. ಚಿನ್ನದ ಬಳ್ಳಿ; ಸ್ವರ್ಣಲತೆ : 


ಪೊಂಬಟುಗೆಲ್‌ 


ಪೊಂಬಳ್ಳಿಯ ಪೊಗರಂ ಗೆಲ್ವಂಗದ ಕಂಬುಲಲಿತಕಂಧರೆ ಮುನ್ನೆಜ್‌ದ 
ನವಾಂಬು ಜಲಕ್ಕನೆ ಶತೀವಲ್ಕೆ (8ಹುಳಾ: 0-98) ; ವರನಾರಾಯಣನ 
ರಾಣಿಯರ ಪಾದದ ಹೊನ್ನ ಸರಪಳಿಯೆಳೆಯುತ್ತೆ ಬರಲು ವರನೀಲದ 
ಫೆಲಗಟ್ಟಳ್ಲಿ ಪೊಂಬಳ್ಳಿ ಬರೆದಂತೆ ರೇಖೆದೋಲದುವು (ರೋಡ. ೦೪-೨೬). 
೨. ಹಳದಿಬಣ್ಣದ ಒಂದು ಬಗೆಯ ಲತೆ ; ಖರ್ಜೂರ ದ್ರಾಕ್ಷೆಗಳೊಮ್ಮೆ 
ಪೊಂಬಳ್ಳಿಗಳ ಫಲವೊಮ್ಮೆ, ಘನತರಾರ್ಥ್ಯಗಳಿಂದ ಶಾಂತಿಧಾರೆಗಳಿಂದ 
ಜನಪನ£ಬಿಕೆಯನರ್ಚಿಸಿದ (ಕರತ, ೦೯-೦೨೦). ಹೊಂಬಳ್ಳಿ: ೧. ಹೊಂಪಿಡಿದ 
ಹೊಂಬಳ್ಳಿಯೊಳಿಸೆವ[ ಉಣಿಂ: ಹೊಂಬಳಿಮಯ್ಕೊಳೆಸೆವ ] ಕಡುಬಿಣ್ಣಿ ನ 
ಜಘನದ ಕಾಮಿನಿಗಿಂದು ಪಡಿಗಟ್ಟಿ ಪೇಳುವೆನೇನ (ಶೀವಂಸಾಂ- ೦೦-೨೩); 
ವಿಳಾಸಿನೀಚರಣದ ನಿಗಳವೇಳ್ತರಲು ವರನೀಲಮಣಿಗಟ್ಟಿನ ಮೇಲೆ ಹೊಂಬಳ್ಳಿ 
ಬರೆದಂತೆ ಕಣ್ಣೆ ರಂಜಿಸಿತು (ಗೋಹತ - ೨೪-೩೮). [ಪೊಂ (ಪೊನ್‌) 4+ ಬಳ್ಳಿ) 

ಪೊಂಬಜುಗಲ್‌ (ನಾ). ಚಿನ್ನದ ದೋಣಿ ; ಬಂಗಾರದ ನಾವೆ: 
ಗಗನತಟಾಕದೆೊಳೊಗೆದು ಪೊಳೆವ ಮಾಂಗಳೆಂಬ ವಿಸಾಂಗಳ್ಗಿ ಬಿಂಬಮೆಂಬ 
ಪೊಂಬಜುಗಲ ಕಳುಕಧೀವರನಡರೆ ಬೀಸಿದ ಜಾಲದಂತೆಯುಂ (ಅಕಂಪು- 
೭-60 ವ). [ಪೊಂ (ಎ ಪೊನ್‌) -- ಪಣುಗಲ* (ಎಪಟಗೋಲ್‌)] 

ಪೊಂಬಾಗಿಲ್‌. ಪೊಂಬಾಗಿಲು (ನಾ). ಚಿನ್ನದ ಬಾಗಿಲು; ಬಂಗಾರದ 
ದ್ವಾರ : ಘೊಂಬಾಗಿಲ್ಲೆ ಬಂದನಾ ಕವಿರಾಜಂ (ಉದ್ಮಟಿ. ೦೨-೫೫) 
ಪೊಂಬಾಗಿಲು : ಮದಿಲೊಳು ಮುಣಿವಾಡದೊಳು ಪೊಂಬಾಗಿಲ ತುದಿ 
ಯೊಳು ಪುರಸುದತಿಯರವನ ನೋಡಿದರು (ಶ್ರೀಶಾ೦- ೦೩-೩೪); 
ಆಂತರಾಂತರದ ಪೊಂಬಾಗಿಲೊಳಗೆ ನೀಲಕಂಂತಳೆಯರು ನಸುನಗುತ 
ಸಂತೋಷದೆ ಮುತ್ತಿನಾರತಿಗಳ ಭೂಕಾಂತನಿಗೊಲೆದೊಪ್ಪಿದರು (ಕಂಠಂ. 
6-೩೦). [ಪೊಂ (ಎಪೊನ್‌) 4 ಬಾಗಿಲ್‌] 

ಪೊಂಬಾಗಿಲು ' ಪೊಂಬಾಗಿಲ್‌ ' ನೋ. 

ಪೊಂಬಾದರಿ (ನಾ). ಹೊಂಬಣ್ಣದ ಪಾದರಿಹೂವು ; ಪಾಟಲಪುಷ್ಟ : 
ಸುರಯಿಯ ಚೊಲ್ಲೆಯಮುಂ . . . ಪೊಂಬಾದರಿಯ ಕಿಜುಮುಗುಳ 
ತೊಡರುಂ ಪರಿವಡೆದಿತೆ ಬಂದನಟಸ್ತಿಯಿಂದೆ ಬಸಂತಂ (ಕಣ. ೩೨೩) - 

[ಪೊಂ (-ಆ ಪೊನ್‌) 4+ ಪಾದರ್ಮಿ] 

ಪೊಂಬಾರಿಕ (ನಾ). ಓಲಗದಲ್ಲಿ ಚಿನ್ನದ ದಂಡ ಹಿಡಿದಂ ಶಿಸ್ತು 
ಕಾಯುವವನಂ : ಕುಂಭಾೂಂಡಮಂತ್ರೀಶ್ವರನ ಚಿತ್ತೈಸೆಂದು ಪೊಂಬಾುರಿ 
ಕರು ಪೊಗಳಿದರು (ಕೋಹತ- ೨೦ 3೬). [ಪೊಂ («ಎ ಪೊನ್‌) 4 ಬಾರಿಕ) 

ಪೊಂಬಾವಡೆ “ಪೊಂಬಾವುಡೆ' ನೋ. 

ಪೊಂಬಾವುಗೆ, ಹೊನ್ನುಹಾವಿಗೆ (ನಂ). 
ಮಾಣಿಕವೆತ್ತ ಪೊಂಬಾವುಗೆವೆರಸಿ . 
(ಮೋಹತ. ೦೪-೦೮). ಹೊನ್ನು ಹಾವಿಗೆ : ಎನ್ನ ಮನ ಪ್ರಾಣಗಳು 
ಹೊನ್ನುಹಾವಿಗೆಯಾಗಿ ನಿನ್ನ ಚರಣಕೆ ಯೋಗ್ಯ ಮೆಟವ್ಚಿಗಲಿ (ಸುಸಾರ. 
೦೪-೩). [ಪೊಂ (ಎಪೊನ್‌) 4 ಪಾವುಗೆ] 

ಪೊಂಬಾವುಟ (ನಾ). ಹಳದಿಯ ಬಣ್ಣದ ಬಾವುಟ. ನಿಶಾನೆ : ನೋಡಲ್ಲಿ 
ಗುಡಿ ತೋರಣಂ ಅಲ್ಲಿ ಪೊಂಬಾವುಟಂ (ಶ್ರೀರಾವಾ- ೩೯-೦೩೪). 

[ಪೊಂ (ಪೊನ್‌) 4 ಬಾವೆಟ) 

ಪೊಂಬಾವುಡೆ, ಪೊಂಬಾವಡೆ (ನಾ). ಹೊಂಬಣ್ಣದ ವಸ್ತ್ರ; ಪೀತಾಂಬರ: 
ತಡಿ ಸುಖಾಸನ ಸುಗತಿ ಪೊಂಬಾವುಣೂಕಾಂ.ವ]ದೆ ಜನಾಖ. 
ಮಣಿಲಂಬಳದ ಹಯ ಮಿಗೆ ಗುಡಿಯಿಜ್‌ದು ಮೊಗವೆತ್ತಿ ನರ್ತಿಸಿತು 
(ಕೊರರಾ. ೬-೨3೪-೦೨). ಪೊಂಬಾವಡೆ : ಬಿರುದಿನ ಪೊಂಬಾವಡೆ ಸೆಡಕಿನ 
ವಲ್ಲಿ - . ಮಿಟುಗುವ ರತ್ನಭೂಷಣಗಳಾಂತಿಹ ಹಯ ಖುರವೆತ್ತಿ 
ಕುಣಿಯುತೈದಿದುವು (ಕಂತವಿ. ೦೫-೦೪). 

[ಪೊಂ (ಆ ಪೊನ್‌) 4 ಪಾವುಡ್ಕೆ (ಎಪಾವಡ,)] 


ಬಂಗಾರದ ಪಾದುಕೆ : 
ಹಿಂಸಕನಕ್ತಂಚರಭೇದಿ ನಡೆದ 


೫೮೮೬ 


[Nd 
೦ 


45 | ಪೊಂಬಿಸಿಲ್‌, 


ಪೊಂಬಿಸಿಲ್‌ 


ಪೊಂಬಾಸಿಗ (ನಾ). ಚಿನ್ನದ ಬಾಸಿಂಗ : ಲಲನೆಯರು ಪೊಂಬಾಸಿಗವ 
ನಿಕ್ಕಿದರು ಶಶಿಮುಖಿಗೆ (0ಸಫ್ರು, 9-90). [ಪೊಂ (ಪೊನ್‌) + ಬಾಸಿಗ] 
ಪೊಂಬಾಸು (ನಾ). ಚಿನ್ನದ ಎಳೆಗಳ ಪಾಶ : ಮಾಣಿಕ್ಕರಚಿತ ಕೆಂಬಟ್ಟೆ 


ಪೊಂಬಾಸಿನ ನೇಣ ಚತುಪ್ಪಾದಿಗಳ ಪಾಣಿಯೊಳಾಂತ ಪೆರ್ದಡಿಗಳ 
ಲುಬ್ಬಕಶ್ರೇಣಿ ಬೊಬ್ಬಿಡುತಲೈದಿದುದು (ಕೋಹತ. ೦೯-೪). 
[ ಪೊಂ (ಎಪೊನ್‌) 4 ಪಾಸ್ಕು (ಪಂಸ್ಕ) 7 

ಪೊಂಬಾಳಿ,, ಪೊಂಬಳೆ, ಹೊಂಬಾಳೆ, (ನಾ). ೧. ಅಡಿಕೆ, ತೆಂಗು 


ಮುಂತಾದ ಮರಗಳಲ್ಲಿ ಹೊರಡುವ ಹೊಡೆಯಾಕಾರದ ಹೂವಿನ 
ಗೊಂಚಲು ; ಸಿಂಗಾರ ; ಕಂಹಳಿ : ಓರೊನಂದೆಡೆಯೊಳ್‌ ವನವಿಲಾಸಿನಿಯ 
ಎಲಾಸಭವನದಂತಿರ್ದ ಪೊಂಬಾಳೆಯ ಕುರುಂಬುಗಳೊಳ್‌ (ಮಲ್ಲು. ೨-೩೩); 
ಇಂಬಾಗಿರೆ ವರಹಿಮುಕರಬಿಂಬದ ಬೆಂಬಳಿಯೊಳಿಳಿವ ತಣ್ಣದಿರ್ಗಳೆನಲ್‌ 


ಪೊಂಬಾಳೆಯ  ಚಮರಮದಾಲಂಬಿಸೆ ಪಿಡಿದೊರ್ವ ಚೆಂದ್ರಮುಖ 
ನಡೆತಂದರ್ಳ (೧ಂಕ. ೭-೯); ಪರಿವ ಕುಲ್ವೆಗಳಿಂದ ಬಾಳೆಮಿನ್ನೆಗೆದು 


ಬಂಧುರೆಪೂಗಮಂ ಮುಟ್ಟಲಲ್ಲಿರ್ದ ಪೊಂಬಾಳೆ ಬಿರಿದು ಮಠರಂದರಸಮಂ 
ಸೂಸಲ್‌ (ಸ ರಫು. 8-೪೨). ಪೊಂಬಳೆ : ಅಗ್ಗಲಿಸಿ ಬಿರಿವ ಪೊಂಬಳೆಯ 


[2೩ಕಾಂ. ಪೊಂಬಟಕಿಗಳ್ಕ, ಪೊಂಬಾಟಕಿಯ ]ತಣ್ಮಲೆವ ಪೊಸಗಂಪಿನೊಳ್‌ 
ಪುದಿದಲೆವೆಲರಾಆಪುದು ಖಚರದಂಪತಿಶತಮಂ (60. ೧-೬೮) ; 


ಕಂಪಿಡಿದ ಪೊಂಬಳೆಗಳಿಂದೆಸೆವ ಅಡಕೆ ಎಸೆದವು ಕಣ್ಗಳಿಗೆ (ಕುರಾಸಾಂ. ೩-೩೩). 
ಹೊಂಬಾಳೆ, : ಮಘಮಧಥಿಪ ಹೊಂಬಾಳೆಗಳ ರಸವೊಗುವ ಮಧುರದ್ರಾಕ್ಷಿ 
ಗಳ ಸೊಗಸು ಸೆಳೆದುದು ಮನವನು (ಕುವ್ಯಾಉ- ೭-೨೩); 
ಗಾಳಿಯೊಲಹಿಗೆ ನಿಲುಕುವವು ಹೊಂಬಾಳೆ ಖಚರೀಜನದ £ಬರಿಗೆ 
(ತೂರಂಾ. ೫-೩-೦4); ಆಗರಳಿದ ಕಸ್ತೂರಿ ಹೊಂಬಾಳೆಯ ಪೂಗವೃಕ್ಷಗ 
ಳೊಪ್ಪುತಿಹವು (ಕಂನಂ. ೨-೪೦). 

[ದೇ. ॥ ತವು. ಪೂಮ್ಪುಳ್ಳಿ; ತುಳು. 
ಪೊಂಬಾಳ್ಮೆ  ಪೊಂಬಾಟಿಕಿ' ನೋ. 
ಪೊಂಬಾಲ್‌, ಪೊಂಬಾಳ್ಕೆ, ಹೊಂಬಾಳೆ, ಹೊಂಬಾಟ್‌್‌ (ನಾ). ಒಂದಂ 

ಬಗೆಯ ಬಾಳೆಯ ಗಿಡ ಮತ್ತು ಅದರ ಹೆಣ್ಣು : ಶತಪತ್ರದ ಸಿತಾತ 
ಪತ್ರದೊಳಂ ಪೊಂಬಾಟ್‌ಯ ಚಾಮರಂಗಳೊಳಮೆಸೆವ ಮಂಟಪಂಗಳ 
ನಡುವಣ ಪದ್ಮರಾಗದ ಪಟ್ಟವಣೆಯೊಳ್‌ ನಿಲಿಸಿದ ಕಾವ:ದೇವನನತಿಪ್ರೀತಿ 
ಯಿಂದರ್ಚಿಸಿ (ಕಾದಂಉ. ೭60) ; ಅಂದಂಬೆತ್ತೆ ಬಂದುಗೆಯೆ.ಸಟಂ ಕತ್ತರಿಸಿ 
ಪತ್ತಿಸಿದ ಚಿತ್ರಪತ್ರಂಗಳಳುಂಬಮಾದ ಪೊಂಬಾಟಕಿಯ ಕಂಬಂಗಳೊಳಂ 
(ಶಂದ್ರಫು. ಓ.೯೩ ನ); ಪೊಂಬಾಟಕಯ ಪಣ್ಣ ಬಿಣ್ಣೊನೆಗಳೊತ್ತಂಬಂ 
ಕರಂ ಬೀಜ:ತಿರ್ಪುದು . . . ಅಲಂಪೆಂ (ಕುಸುಮಾ, ೨-೪೪). ಪೊಂಬಾಳ್ಕೆ: 
ಪಳಿಕಿನ ಪಟ್ಟಿ ಓಕೆಯಲ್ಲಿ ಪೊಂಬಾಳೆಯ ಸುಳಿಯಲ್ಲಿ ರತಿಯ ಕುಳಿ ರಿಸಿ ನಳಿನಾಕ್ಷಿ 
ಯರೊಡತಿಯ ಕಾಲೆರಡುಮಾಂದಳಿರನು ಜಲದೊಳದ್ದಿದರು (ನೋಹತ. 
೪-೪೦); ತಮಾಲದೆಳೆದಳಿರಂ ಕೊಣಕಿದು ಚಿತ್ರಪತ್ರಮಪ್ಪಂತೆ ಪತ್ತಿಸಿ 
ನಟ್ಟ ಪೊಂಬಾಳೆಯ ಬಾಳ್ಗೆ ೦ಬಂಗಳಿಂ (038ಕೇ. ೦೦-೩೦ ವ). ಹೊಂಬಾಳ್ಳಿ: 


ಪೂಂಬೈ ತೆಲು. ಪೂಂಬಾಳ ] 


ಹೊಂಬಾಳೆಗಳ ಸುಳಿಯ ಸಪುರನೇತ್ರಂಗಳಂ ಇಂಬಅ್‌ದು ಹಾಸಿ (a. 
೯-೨೭) ; ಬಣ್ಣಬಣ್ಣದ ಪೂಗೊಯ್ದುು ಹೊಂಬಾಳೆಯ ಪರ್ಣದೆ ಪೊಟ್ಟಣ 
ಗಟ್ಟಿ. . . ತೋಟದರು (ನೋಹತ. ೨೪-೬6). ಹೊಂಬಾಟಕೆ ; ಇಂತೆಸೆವ 


ನುಣ್ಣಳಿನತಳದೆ೧ಳ೪ಿ” ಹೊಂಬಾಟಕಿಯ ಕಂಬಂಗಳಿಂ ಪಚ್ಚೆಯ ಪಲಗೆಗಳಿಂ 
ಬಾಳದ ಬಿಜ ಓಣಿಗೆಗಳಿಂ ಬಿತ್ತರಿಸಿ ಚಿಲ್ವಿನ ನೆಲೆಯುಂ ಕಂಪಿನ ಕಣಿಯುಂ 
ತಂಪಿನ ತಾಯ್ವ ನೆಯೂಮೊನಿಪ ಲತಾಮಂಟಪ 
ಪೊಂ (ಎ ಪೊನ್‌) 4 ಬಾಲ] 
ಹ ಹೊಂಬಿಸಿಲು (ನಾ). ಪ್ರಾತಃಕಾಲ 
ಮತ್ತು ಸಂಧ್ಯಾಕಾಲಗಳಲ್ಲಿ ಕಾಣುವ ಹೊನ್ನಿನ ಬಣ್ಣದ ಬಿಸಿಲು: 


ಮಂ ಕಂಡು (ಶಾಂಕೀಶ್ವ- 


೧೦-೦೦೭ ವ). 


ಪೊಂಬಿಸಿಲು 


ಕುಸಿದುವು ಕಿರಣಂಗಳ" . . . ಅನಂತರಂ ಪೊಂಬಿಸಿಲಾದುದು ವೊರ್ದೆ 
ಪಟಕ್ಕಿವೆಟ ಮನೆರ್ಕಂ (ಶಂಣಾಶತಿ, ೦೦-೦೭೭) ; ಪೊಸಸೊದೆ ಕೌಮುದಿಯಂ 
ಪಸರಿಸೆ ಕನಕದ ಕಳೆಶಮಾಳೆ ಪೊಂಬಿಸಿಲಂ ಪೂರಿಸೆ ತರತರದಿಂದಂ ರಂಜಿಸು 
ತಿರ್ಪವು  ಸೋಮಸೂರ್ಯವೀಥಿಗಳ್‌ (601. 3-63); ಪರೆದುದಾಕ್ಷಣ 
ಮನದ ಸಂದೇಹಮೆಂದೆಂ ಬ ಪರಮತಿವಿರಂ ವಿವೇಕಮೆನಿಪ್ಪ ಪೊಂಬಿಸಿಲ್‌ 
ನಿರುತದಿಂ ಪಸರಿಸಿತು (ಕಂಫು. 6-೨). ಹೊಂಬಿಸಿಲು : ಹಗಲು ಸವೆದುದು 
ಪೊಂ(ಣಕಾಂ. ಹೊಂ)ಬಿಸಿಲು ನೆಆ್‌ ತೆಗೆದುದತಿವೇಗದಲಿ (ನಳಕ. ೩-೪4). 
ಹೊಂಬಿಸಿಲು: ಮುತ್ತಿನ ಢಾಳ ಢವಳಿಸಲಾಯತ್ತಿ ಚಂದ್ರಿಕೆ ತನುವ 
ಡೊಕ್ಕರಿಸಿ ಮೇಲೆ ಹೊಂಬಿಸಿಲಾಯ್ತು ಮಾಣಿಕದೇಳಿಗೆಯ ಲಹರಿಯಲಿ 
(ಕುವ್ಮಾಸೆ. ೩-೪೪); ಬಿಡದೆ ಚಂದ್ರಾತಪವನಪಹರಿಸುವುದು ಹೊಂಬಿಸಿಲು 
(ಕೊರರಾ. 8-೨-೬9); ಗಿರಿಯುತ್ತಮಾಂಗದಲಿ ಮೈದೋರಿದನು ಅಹ 
ಹೊಂಬಿಸಿಲಿನೆಳನೇಸರು | (ಕತ್ತಾಂಗ, ೬-೧೫೯). 
[ಪೊಂ (೮ ಪೊನ್‌) + ಬಿಸಿಲ] 

ಪೊಂಬಿಸಿಲು « ಪೊಂಬಿಸಿಲ್‌ ' ನೋ. 

ಪೊಂಬಿಸುಗೆ (ನು). ಚಿನ್ನದ ಅಂಬಾರಿ : ಪೊಂಬಿಸುಗೆಯ ಕರಿಗಳ ಚೆಂಬೊಂ 
[ಬ]ಕ್ಕರೆಯಶ್ವಚಯದ ಬಹುವಿಧಮಪ್ಪುಡಂಬರದ ಪತಾಕೆಯ ಪಲವುಂ 
ಬಿರುದಿನ ಭಟರೆ ಬಹಳೆ ಬಲದರ ನೆಲೆಯೊಳ್‌ . . . ಅಪರಾಜಿತಕುಮಾರ 
ನಿರ್ಪದುಂ (ಮುಶಾಕೀ. 8-80). [ಪೊಂ («ಎಪೊನ್‌) + ಬಿಸುಗೆ,] 

ಪೊಂಬೀವು (ನಾ). ಚಿನ್ನದ ತಂತಿಗಳಿಂದ ಮಾಡಿದ ಹಗ್ಗ : ಪೊಂಬಡ 
ಲಿಗೆಯೊಳ್‌' ಪರಪಿದ ಪೊಂಬೀಎಂ ಕಂಗೊಳಿಪ ಮೋಹನಂಬೆತ್ತ 
ಕಾಂತೆಯರ್‌ (ಕಳುರಳಕೊ. ೨೭೫): [ಪೊಂ (-ಆಪೊನ್‌) 4 ಬೀವು) 

ಪೊಂಬುಗುಡಿ (ನಾ). ಚಿನ್ನದ ಬುಗುಡಿ: ಕೊಪ್ಪು ಪೊಂಬುಗುಡಿ 
ಬಾವುಲಿ . . . ಪಲ್ಲಿ ಮಿಂಚು ದೊದಲಾದ ಪೊಸಮಿಸುನಿದೊಡವುಗಳಿಂ 
ತೊಂಡಿಲ್ಲಳಿಂದಲಂಕೃತೆಯಾದ . . . ಕನ್ನಿಕೆಯಂ . . . ಬಿಜಯಂಗೆಯ್ಟುು 
ತಮಿರ್ಪಿನಂ (ಪಾರಾಸ್ಕೆ ೪-೯-೬೪ 5)- [ಪೊಂ (ಪೊನ್‌) ಬುಗುಡಿ] 

ಪೊಂಬುಚ್ಚ " ಪೊಂಬುಲ್ಕಿ ? ನೋ. 

ಪೊಂಬುಜ್ಜಣಿ (ನಾ). ಚಿನ್ನದ ಬಣ್ಣದ ಬುದ್ದಲಿ : ಮುಟ್ಟಲಮ್ಮದೆ 
ಕುಂಕಉಮರಸಪನಿನೀರ ಬಟ್ಟಬಲ್ಮೊಲೆಗೆ ಸಿಂಪಿಸಲು ಇಟ್ಟ ವಂಂಡಿಗೆಯ 
ಪೊಂಬುಜ್ಮಣಿ ತೈಲಸಂಘಟ್ಟದಿಂ ಪೊಂಗಿದಂತಂಯತ್ತಿ (ನೋಹತ. ೨6-06) - 

[ಪೊಂ (ಆ ಪೊನ್‌) ಬುಜ್ಜಣಿ (ಆ ಬುದ್ಧಲಿ) ] 

ಪೊಂಬುಡಿ (ನಾ). ಚಿನ್ನದ ಪುಡಿ ; ಬಂಗಾರದ ಹುಡಿ: ತೊಟ್ಟ 
ಮೈದುಡಿಗೆಗಳ ಮಸೆದ ಪೊಂಬುಡಿಯಂತೆ ಉಂಕುಮರಜಂಗಳು . . . 
ಸೂಸುತಿರೆ (ಕೈಕಿರಾ: ೩೩-೨೨); ತಂಬೆಲರೆೇ ಬ ಪೊ:ಬರದನಲರ್ವೊನ್ನಂ 
ಪರ್ಣಕರ್ಷೊೋಪಲದೊಳೊರೆಯೆ ಸುರಿದು ಪಂದ ಪೊಂಬುಡಿಯೆಂಬಂ 
ತಿ:ಬುವೆತ್ತ ರಜನೀರಜ;ಪಿಂಜರರಜೋಗುಣದಿಂ ಸುರುಚಿರವಾದ ಸುರಯಿ 
ಯುಂ (ಕಂಕಂ. ೨-೪೨ ವ). [ಪೊ (-ಆಪೊನ್‌) + ಪುಡಿ] 

ಪೊಂಬುತ್ತಳಿ, ಹೊಂಬುತ್ತಳಿ (ನಂ). ಚಿನ್ನದ ಬೊಂಬೆ ; ಬಂಗಾರದ 
ಪ್ರತಿಮೆ,- ವಿಗ್ರಹ ; ಭಾವಿಸಲಧಿತ ಪೊಂಬುತ್ತಳಿಯೆಂಬಂತೆ ಕೋವಿದ 
ಕೋಮಲಾಂಗಿಯರು ದೇವಕಿಯಾತ್ಮಸಂಭವನೆಡಬಲದಲಿ ತೀವಿರ್ದರೇನ 
ಬಣ್ಣಿಪೆನು (ಶೋಷಕ. ೪-೪) ; ಬಿಸಜಗಂಧಿನಿಯೆನಿಸಿ ರಾಮರುದ್ರರ ರಣಣಿ 
ಪೊಂಬುತ್ತಳಿಯೊಲೆಸೆದಳು (ಏಿಕೋಫು. ೬-೪೦). ಹೊಂಬುತ್ತಳಿ 2 ಅತ್ಯಂತ 
ರೂಪಯಾೌವನಗಾರ್ಶಿಯರು. ಹೊಂಬುತ್ತಳಿಯೆಡೆಯಾಡುವಂತೆ 
ಸತ್ಮಭಾಮೆಯನು ಸಾರಿದರು (ತೋಹಕ. ೧೪-೬೨). 

[ಪೊಂ (ಆ ಪೊನ್‌) 4 ಪುತ್ತಳಿ (ಎಪುತ್ತಲಿ)] 
ಪೊಂಬುದಿ (ನಾ). ಬಂಗಾರದ ಬಾಗಿಲುವಾಡ : ಕಾಮಜಟ್ಟೆಯ ಕಟ್ಟು 
' ಕಂಬ ಕಾಮಗೃಹದ ಪೊಂಬುದಿ[ಣಣಂ. ಪೊಂದುಡೆ, ಪೊಂಬುಡೆ, 


೫೮೮೭ 


ಪೊಂಬುಟ್ಟಿ 


ಪೊಂಪುಡೆ]ಯೆ2ನಲೊಪ್ಪಿ ದುವಾ ಮುಗ್ಮೆಯೆಸೆವೊಳ್ಳೊಡೆಗಳು (ಶ್ರ 590, 
೩-೫೧). [ಪೊಂ ( ಎವೊನ್‌) 4ಪುದಿ,] 
ಪೊಂಬುರ್ಚ « ಪೊಂಬುಟ್ಟಿ > ನೋ. 
ಪೊಂಬುಲಿ (ನಾ). ಹಳದಿಬಣ್ಣದ ಹಂಲಿ : ಬಂದುವು ಪೊಂಬುಲಿದೋಲ 
ಪಲ್ಲಣಂಗಟ್ಟಿದ ಪಟ್ಟಸಾಹಣದ ವಾಜಿಗಳುದು_ ಜಯೋತ್ಸವಾಜಿಗಳ್‌ 
(ನು್ಲಕ್ರ, ೪-9); ಪೊಂಬು[ಕಾಣಾ. ವೆರ್ಬು]ಲಿಯ ತೊವಲನಾನೆಯ ಕೊಂಬಂ 
ಕುತ್ತಟಿಸದಡಸಿ ಪಿಡಿದುಗಿದೆತ್ತಿದುವಂ ಪತಿಗೆ ಕಾಣ್ಕೆಗೊಟ್ಟಿಂತೆಂದಂ 
(6ನಂಥು- 0046) ; ಪೊಂಬುಲಿಯ ಚರ್ಮದ ಕಕ್ಷಪಾಳಿಕೆಯೊಳಳವಟ್ಟ 
ನಿಗ್ಗವದ ಕರಂಡಕದೊಳಗೆ ಮುದದ್ರಿಸಿರ್ದನರ್ಫ ಮಣಿಯಂ . . 
ತುಡುಂಕಿ ತೆಗೆದು (ಕಾ೩ಕೇ. 8-೨8 ರ). [ಪೊಂ (-ಆಪೊನ್‌) 4 ಪುಲಿ) 
ಪೊಂಬುಲಿಸಮ್ಮ (ನಾ). ಹಳದಿಬಣ್ಣದ ಹುಲಿಯ ಚರ್ಮ: ಆನೆದೊವ 
ಲ್ಹೊಂಬುಲಿಸಮ್ಮಂ ತಾವರೆಗಣ್ಣಂ ಕಣ್ಣೇಣ್‌ಸಿದಡಿದಾವರೆಯಿಂತೀ ಪರಿ 
ಸೊಗಯಿಪ ಶೋಭಾವಹದಿವ್ಕಾಂಗಂ ಲಿಗದಿನೆಳ್ತೆಂದು (ಉಾವ್ಕರೇ. ೩-೩೯); 
ಪೊಂಬುಲಿಸಮ್ಮವತಾನೆದಲಿೆಮುತ್ತು . * * ಪೀಲಿಯೆಂಬಿವಂ ತುಂಬಿದ 
ಕಂಬಿಯಂ ತಳೆದದೇಂ ತಳರ್ವತ್ತೊ ಪುಳಿಂದಸಂಕುಳಂ (ಉಕ. 8-009), 
[ಪೊಂಬುಲಿ 4 ಸಮ್ಮ್ಯ (.. ಚಮ್ಮ)) 
ಪೊಂಬುಟ್ಚಿ, ಪುಂಬುಚ್ಚ, ಪೊಂಬುಚ್ಚ, ಪೊಂಬುರ್ಚ, ಪೊನ್ಬುಚ್ಚ, 
ಹೊಂಬುಚ, ಹೊಂಬುಚ್ಚ, ಹೊಂಬುರ್ಚ, ಹೊಂಬುಟ್ವಿ (ನಾ). 
೧. ಒಂದು ಊರಿನ ಹೆಸರಂ; Pp ಈಗಿನ ಶಿವಮೊಗ್ಗ ಜಿಲ್ಲೆಯ 
ನಗರತಾಲ್ಲೂಕಿನ ಹುಂಚ. ಇದು ಜೈನರ ಪ್ರಸಿದ್ಧವಾದ ತೀರ್ಥ 
ಕ್ಷೇತ್ರ ; ಉದಯಪುರದ ನಕ(ಗ)ರಸಹಿತಂ ಪೊಂಬುಟ್ವಿದ ನಕ(ಗ)ರಕ್ಕೆ 
ಸುಂಕಕಾದುದು (ಎಇ. 1೫. ೨೨-೩; ಸು. 800); [ಪೊ]ಮ್ತಾಟ್ವದ ಮೇಲೆಟ್ಣು 
ಕೋಟೆಯ ಕೊಳ್ಳನ್ನು (8%ಇಇ- ಸ.ಸ. ೦೫-೬ ; 904). "ಪಟ್ಟಿ ಪೊಂಬುಟ್ಟಿ' 
ಪರಾ. ೨. ಒಂದು ಊರಿನ ಹೆಸರು; p ಈಗಿನ ಗದಗು 
ತಾಲ್ಲೂಕಿನ ಹೊಂಬಳ ; ಪೊಂಬುಚ್ಚಿದ ಮಹಾಜನಂ . - . ಧಮಾನ್ಮ 
ನುಷ್ಕುನಪರಾಯಣರಾಗಿ ಸುಖದಿನಿರೆ (ಸೌಇಇ- ೫1-18, 69-00 ; 1049). 
ಪುಂಬುಚ್ಚ : ೧. ತುಂಗಾದ್ರಿಯ ದೊರೆಯ ೫x೫೫ ಭಕ್ತಿಮನದಿಂ 
ಪ್ರಂಬುಚ್ಚಮಿಪಂನೆಗಂ ಪ x x x ಹದಿಲೊಕ್ಕಿಯಬೆಯಂ ಜಿನಗೇಹಮಂ 
ಮಾಡಿದಂ (ಎಕ. ೫11, ಶಿವನೊ- ೦೦೪-೦೦ ; 9501), ಪೊಂಬುಚ್ಚ : ೧. 
ಏಕಾಂಗವೀರೆ ಸಂಗ್ರಾಮಧೀರ ಪೊಂಬುಚ್ಚನಿರ್ದಾಟಣ ಸಾವಿಮಲೆ 
ನಿರ್ಲೋಟಣ (ಎಕ. 21, ೧೩-೩೭ ; 1131); ಪೊಂಬುಚ್ಚಪುರವರಾಧೀಶ್ವರ 
ಮರೆಹೊಕ್ಕರೆ ಕಾವ ಮಾರಾಂತರೆ ವೈರಿ (as. ೫, ೪0-೬; 1586). 
೩. ಒಂದು ವಂಶನ ಹೆಸರು (೧) : ಸ್ವಸ್ತಿಶ್ರೀಪೊಮ್ಬು ಚ್ಚಕುಲ 
ಶಿಲಕಂಬ್ಬಳರ ಹರಿತಿನ್ರಿಪಂ ಲೋಕೈಕ (ಬಳ. ೫112, ನಗರ. ೨3-೦; 
ಸು. 900 ?). ಪೊಂಬುರ್ಚೆ: ೧. ಕೊಂಗಳಿಯುಚ್ಚಂಗಿ ತಲೆಯೂರ 
ಪೊಂಬುರ್ಚ ಮೊದಲಾಗನೇಕದುರ್ಗ್ಗತ್ರಯಂಗಳನಶ್ರ ಮದಿಂ 
ಕೊಣ್ಣು (ಎಳ. 27, 0೩೨-೨೬ ; 1129). ಪೊನ್ಬುಚ್ಚ : ೧. ಸ್ವಸ್ತಿಶ್ರೀ 
ಮಚ್ಚಿ ತ್ರ ವಾಹನ ಪೊನು ಿಚ್ಛಾಳಿಕಿಳ, ೈಂ ನಾಗೆಣ್ಣನಧಿಕಾರಿಗಳಾಗೆ (ಎಳ. vr, 
ಕೊಪ್ತ. ೩೭.೦; ಸು. 6763). ಹೊಂಬುಚ: ೧. ಇತಪ್ಪುದಕ್ಕೆ ಸಾಕ್ಷಿಗಳು 
ಹೊಂಬುಚನಾಡು ಮಂದುವಂ₹ನಾಡು ಸಾಕ್ಷಿಗಳು ವೊಪ್ಪ ಬಲ್ಲೇಶ್ವರ 
ದೇವರು (ಎಕ. ೪111, ತೀರ್ಥ” ೧೦೮೪೦; 3979) ; ಹೊಂಬುಚೆದ 
ಸೀಮೆಯಿಂದಲು ಪ್ರಾಕು ಸುಂಣದ ಬಸ್ತಿಯ ಸಿದ್ಧಾಪುರದ ಮಠಕೆ 
ಉತ್ತಾರವಾಗಿಯಿದ್ದ ಸ್ವಾಸ್ತಿಯು (ಎಕೆ. 17111, ತೀರ್ಥಹ. ೯4-೦೩ ; 
1664). ಹೊಂಬುಚ್ಚ : ೧. ಶ್ರೀಮತು ಹೊಂಬುಚ್ಚದ ಆದಿಬಿಲ್ಲೇಶ್ವರ 
ದೇವರ ದಿವೃಶ್ರೀಪಃದಪದ್ಮಾರಂಧ೯೦ (ಎಳ. 7111, ಗೆರೆ" ೦3೫-೯; 3216) 
ಮಲ್ಲಪ್ಪಗಳ ಮಗ ಹೊಂಬುಚ್ಚೆದ ಯಿಂ xx ಪಾಯಣ್ಣ . . - 


ಪೊಂಬೆಟ್ಟ 


ಸ್ವರ್ಗಸ್ಥರಠಿದರು (೬6. ೯211, ಕನ. ೩6-೪; 289). ಹೊಂಬುರ್ಚ : 
೧. ಹದಿನೆಂಟಕಕಂಪಣದೊಳಗಣ ಹೆೊಂಬುರ್ಚನಾಡ » » ೫ ನಾಗರ 
ಹಳ್ಳಿಯ (ಎ೪. ೪11, ತಗಳ. 1೪°0೪; 1). ಹೊುಬುಟ್ಟ : "ಪಟ್ಟಿ 


೫೮೮೮ 


ಪೊಂಬೊಗರ್‌ 


ವಿಂಬಿಲ್ಲಿ ಮುಂಬಲಿ ತುಂಬಿದ ಹೊಂಬೆಸೆಯಾಲವಟ್ಟಲಿಗೆ ಜಂಭಾರಿಗಿಂಬಾದ 
ಕುಂಭಿಯಂದದ ಮದಸ್ತಂಬೇರಮಗಳ್ಳದಿದುವು (4:58. 0೩-೨೬). 
[ಪೊಂ (ಎ ಫೊನ್‌) + ಬೆಸ್ಕ) 


ಹೊಂಬುಟಿ, ' ಪರಾ. ಪೊಂಬೆಸಗೆಯ್‌ (ಕ್ರಿ). ಚಿನ್ನದ ಕೆತ್ತನೆಕೆಲಸವನ್ನು ಮಾಡು: ಇರೆ 
ಫೊಂಬೆಟ್ಟ. ಪೊಂಬಿಟ್ಟು, ಪೊನ್ಬೆಟ್ಟು, ಹೊಂಬೆಟ್ಟ (ನಾ). ಚಿನ್ನದ| 6 ಚಂದ್ರಂ ತೊಲೆಯೊರ್‌ ಹಿಮಕಿರಣಸುತಾದಿ ಗ್ರಹತ್ರಯ ನೋಡೆ 
ಬೆಟ್ಟ; ಮೇರುಪರ್ವತ : “ ಪೊಂಬೆಟ್ಟದೆಂದೆನಲಕ್ಕು ಹೇಮುದ್ರಿಗೆ ಧರಾಮರಪತಿ ಪೊಂಬೆಸಗೆಯ್ವಂ (೫: ೨0-೭2).  [ವೊಂಬೆಸ-ಕೆಯ್‌,] 


(656, ೩೦) ; ದಿಟ್ಟಿಗೆ ಪೊಲನಾದುದು ಪೊಂಬೆಟ್ಟಂ ಜಿನಜನ್ಮಸವನಮಣಿ 

ನಿಯಪಟ್ಟಂ (ಕರಿ: 9-99); ಅಂಬುಧಿಮಧ್ಯದ ಧರೆಯೊಳು ಚತುರಾಸ್ಕ 
ನೆಂಬ ವದ್ಮಾಧಿಕನೊಲಿದು ಕಂಭಸೂತ್ರವ ಪ್ರತಿಷ್ಠೆಯ ಮಾಡಿದಂದದಿ 
ಪೊಂಬೆಟ್ಟ ಕಣ್ಣೆ ರಾಜಿಸಿತರಿ (ರಕಕ. ೨-೦೦). ಪೊಂಬೆಟ್ಟು : “ಸೊಗ 
ಯಿಕುಂ ಪೊಂಬೆಟ್ಟು ರನ್ನೆದಪ್ಪಲು ಸುರಗಿರಿಗೆ” (ಕಕ್ನನು. ೦೦) ; 
ಭೂವನಿತೆ  ಭರ್ಗಂಗೆ ನೆಶ್ರಿಯೊಳ್‌ ಪೊತ್ತ ಸೊಡರೋ ಎಚಾ 
ರಿಪೊಡೆನಿಸಿ ಪೊಂಬೆಟ್ಟೆಸೆಪುದು (ಶರ್ಮಕಾ. ೨-೩) ; ಗಿರಿಯಗ್ರದ ನಲ್ಯೂಶಿಖರ 
ದೊಳು ನಾಲ್ಕುನಾಲ್ಕಿರೆಯಕೃಶ್ರಿಮಜಿನವಾಸ ವರರತ್ನ ರಜತ ಸುವರ್ಣದಿ 


ಶೊಂಬೆಸಣ*", ಹೊಂಬೆಸರು, ಹೊಂಬೆಸಯ್‌, ಹೊಂಬೆಸಜು (ನಾ). 


ಹೊಂಬಣ್ಣದ ಹೆಸರುಕಾಳು: ತಿವುಡುಗಳೆದ ಪೊಂಬೆಸ ಮಹೋ 
ಜ್ಜ್ವಳಮಪ್ಪ ಕಂಪಿನಿಂಪಿನ ನಿಳಯಮುಮೆನಿಸಿರ್ದ ಸವಿಯಿನೊದವಿದ 
ತೊವೆಯಂ . . . ಉಂಡು (ರಠರ್ತಕ್ಕು- 0-099) ; ಪೊಂಬೆಸಅ ಸೂಪವ 
ನೊಪ್ಪುವ ಮಾದುರಂಗಳಂ ಯುವತಿ ತೆರಳಿ ಬಡ್ಡಿಸಿದಳ್‌ (ಆಕಳು. ೦೨೫-೦೩೦). 
ಹೊಂಬೆಸರು : “ಪೀತಮುದ್ಧಾ - ಹೊಂಬೆಸರು” (೬49. ೯೯): 
ಹೊಂಬೆಸಟ"" : ಹೊಂಬೆಸಅ ಸೂಪಮದಣಕೊಳಗಿಂಬಾದುದು (ಕಾರಶ್ರ, 
00-0೬೬): ಹೊಂಬೆಸಣು : ಸಿಹಿತೊಂಡೆ, ಹೆೊಂಬೆಸಜು, ಕಳ್ಳಂಗಡಲೆ 


ಪದಿನಾಜು ವೇಣಕಿಯಲಾ ಮೊಂಬೆಟ್ಟಿನಲಿ (8ರಂ೫ಂ. ೦-೨೩). ಪೊನ್ಟೆಟ್ಟು :|15| ಇವಂ ಕಷಾಯವಂ ಕಾಸಿ . . . ಪ್ರತಿಪಾಕ ಹಾಕಿ ಕೊಡುವುದು 
ಮಾದೇವನ ವೊನ್ಸೆಟ್ಟೀಅದರತ್ಕಾದರದಿಂದೆ ಕರೆದೆೊಡೆಳೆಕೆ -ಯರ್ಪರಸರ್ವ (೩ಕ್ಕೆ ೦- ೧೩೩). [ಪೊಂ (ಆ ಪೊನ್‌) + ಪೆಸರು) 


ರ್ಸಹಿತೆ (ಗಾರರ. ೩೬೬ ಹೊಂಜಬೆಟ್ಟ : ವನ್ನನೆಯ್ದೆ ಬೊಮೈೆಟ್ಟಮನಾ 
ಗಭೀರತೆಯೊಳಮ್ಟುಧಿಯಂ ಗೆಲೆವನ್ಹ೦ (ಎಳ. ೪೭1, ರಂ: ೩೨೬-೩೦; 
1178 ?) ; ತುಟ್ಟಿ ಸಮ್ಮೋಹಸಮುದ್ರಕೆ ಹೊಂಬೆಟ್ಟದೊಟ್ಟ ಸೇತುವೆಗಟ್ಟಿ 
ದಂತೆ ಬಟ್ಟಮೊಲೆಗಳೊಡ್ಡು ಮೋಹಿಸಿದುವು ಮೊಲೆಕಟ್ಟಿನ ಮಲ್‌್‌ಯೆೊಳು 
(ಕರತ. ರ೩-೪೨). 
ಪೊಂಬೆಟ್ಟಬಿಭಯ್ಯ ಇ ಮೇರುವರ್ವತವನ್ನು ಧನುಸ್ಪಾಗಿ ಉಳ್ಳ 
ವನು; ಶಿವ: ಸುಕುಮಾರನಂ ಒಯ್ದು ಪೊಂಬೆಟ್ಟಿಬಿಲ್ಲಯ್ಕನೋಲಗದಲ್ಲಿ 
ನಿಲಿಸಲ್ಕೆ (ಶಕಿತ... ೧೪-೨೬):. ಪೊಂಚೆಟ್ಟವಿಲ್ಲ, ಪೊಂಬೆಟ್ಟುವಿಲ್ಲಎ 
ಪೊಂಬೆಟ್ಟಬಿಲ್ಲಯ್ಯ : “ಎಣ್ಮಯ್ಯಂ . . . ವೊಂಬೆಟ್ಟವಿಲ್ಲಂ. ಇಂಗಳಗಣ್ಣಂ 
ಅಯ್ಕೊಗಂ- ಈ ೩೩ ಈಶ್ನರಂಗೆ ಪೆಸರ್‌ ” (೪449: ೪೬-೦): 
ವಿರಹಾಗ್ನಿಯ ಕೆಡಿಸು ಪೊಂಬೆಟ್ಟುವಿಲ್ಲನ ಪಟ್ಟದರಸಿ (ಕುರಾತಾಂ" ೨೩-೮3): 


ಪೊಂಬೆಳಗು, ಹೊಂಬೆಳಕು, ಹೊಂಬೆಳಗು (ನಾ). ೧. ಹಳದಿಬಣ್ಣದ 


ಕಾಂತಿ ; ಹೊಂಬಣ್ಣದ ಪ್ರಕಾಶ : ಪೊಂಬೆಳಗುಮಂ ಪರಪುತ್ತದು 
*** ಸುಟ್ಟಿತು ತಿಂದು ತೇಗಿದತ್ತಗಿಯದೆ' ನಿಂದ ಪೂಗಣೆಯನಂ ವಣೆ 
ಗಣ್ಣುರಿ ಹಂಪೆಯಾಳ್ಜನಾ (004. 6-೪೭). ಹೊಂಬೆಳಕು : ೨. (ಆಲಂ) 
ಜ್ಞಾನದ ತೇಜಸಂ್ಸ; ಅರಿವಿನ ಬೆಳಕು : ತಂಬೆಳಕಾಗಲಿ ನಂಬೆಳಕೆನು 
ವೊಲು ಹೊಂಬೆಳಕೇ ಹೊರಸೂಸಲಿ (6ಕಳು. ೩೦೦-೭); ಈಟಬೆಗೆ ಪಾಶ್ಚಾತ್ಮ 
ಶಿಕ್ಷಣರಂಗದಲ್ಲಿ ಸಂಶೋಧನೆಯ ಹೊಂಬೆಳಕು ಬಿದ್ದು, ಅಲ್ಲಿನ ಬೋಧನ 
ಕ್ರಮ ಬಹುವಾಗಿ ಉತ್ತಮಗೊಂಡಿದೆ (876. 309). ಹೊಂಬೆಳಗು ; ೧. 
ಅಸಿಯಳೆ ಕಂಡಪ್ಪಿ ಜ್ಯೋತಿ ಪ್ರಜ್ವಲಿಸಲು ಮಸುಳಿಸದೆ ಜ್ಮೋತಿ ಹೊಂಬೆಳ 
ಗಾಯಿತಮ್ಮ (೪ನತಂ. ೨೪೯-೦೩೦೫). [ಪೊಂ («ಎ ಪೊನ್‌) + ಬೆಳಗ್ಗು] 


ಪೊಂಬೊಂಬೆ, ಹೊಂಬೊಂಬೆ (ನಾ). ಚಿನ್ನದ ಗೊಂಬೆ: ಸ್ಕರ್ಣ 
ವುತ್ಮಳಿ : ಕಂದರ್ಪನೆಂಬ ಡೊಂಬನ ಚಂದದ ಪೊಂಬೊಂಬೆವಿಂಡು 
ನೆರೆದತ್ತಾಗಳ್‌ (ಶಲಾಕ. ೨-೩೦). ಹೊಂಬೊಂಬೆ : ನನ್ನ ಸರಿಹರೆಯದ 
ರಮಣಿಯರು ಹೊನ್ನ ಸಸಿ ಹೊಂಬೊಂಬೆ ರನ್ನದ ಚೆನ್ನೆ ₹ನ್ನಡಿಯೆನಿಪ 


[ಪೊಂ (ಎಪೊನ್‌) 4 ಬೆಟ್ಟ) 
ಪೊಂಬೆಟ್ಟು " ಪೊಂಬೆಟ್ಟ ' ನೋ. 


ಪೊಂಬೆತ್ತ (ನಾ). ಚಿನ್ನದ ಬೆತ್ತ. -ಸೆಳೆ; ಕೆಯ್ಮ ಸೋಂಕಿಂದೆ ಕೆಂಪಂ|[80 


ತಳೆದೊಪ್ಪಂಬೆತ್ತ ಪೊಂಬೆತ್ತದ ಸೆಳೆಗೆ ತಳಿರ್ಮೂಡಿದಂತಾಗೆ . . . ಬಂದಳ್‌ 
ಪ್ರತೀಹಾರಿಯೊರ್ಬಳ್‌ (ಣದ. 9-೬೭); ನೆರೆದೊತ್ತರಿಪ ಸುರಸಿದ್ಧ 
ಸಾಧ್ಮಗಂಧರ್ವಾದಿಗಳ ವಸರದಳವಿಗಳಿದ ಕಳಕಳಮಂ ಪೊಂಬೆತ್ತಮುನೆತ್ತಿ 
ಹೋ ಸಾಂ" ತೂಲಗೆಂದು ನಿವಾರಿಸಿ (8050. ೦-೭೪ 0). 
(ಪೊಂ (ಫೊನ್‌) + ಬೆತ್ತ) 

ಪೊಂಬೆಸ, ಹೊಂಬೆಸ, ಹೊಂಬೆಸೆ (ನಾ)- ಚಿನ್ನದ ಕೆತ್ತನೆಕೆಲಸ ; 
ಹೊಂಗೆಲಸ : ಕಂಬುಲತಾಸುಲಲಿತಲವಣಾಂಬುಧಿಪರಿಧಾನಮಾಗೆ ಚೆಲ್ಹಂ 
ಪಡೆದೀ ಜಂಬದ್ದೀಪಪ್ರಭುಗಿದು ಫೊಂಬೆಸದೊಳೆ ಸಮೆದ ಮಕುಟ 
ವಿರ್ಪಂತಿರ್ಕುಂ (೪೦: ೭-೬೨) ; ಪೊಂಬೆಸದುಪ್ಪರಿಗೆಯ ಬಿಸವಂದ 
ವಾದ ಚುಂಚುಲೋವೆಗಳೊಳಗೆ ಬಳಸಿ ನಲಿದುಲಿವ ಪಾರಿವಂಗಳ 
ಕೊರಲುಲಿಯೊಳಂ (ಕಳಾ. ೪೪) - ಹೊಂಬೆಸ : ಸಿಡಿಲ್‌ . . . ದಿಟಂ 
ಹೊಂಬೆಸಕ್ಕಂ ಬಡೆಯಲ್‌ ಯಕ್ಷೇಶನಂ ನಿರ್ಮಿಸಿ ನಿರುಪಮಸಾಮ್ರಾಜ್ಕ 
ಪಟ್ಟಾರ್ಹನಂ ವಾಡಿಡೆ . . . ಅದರ್ಕಪ್ಪುದಾ ವಜ್ರಪಾತಂ (ಉಂಶೀಕ್ಕ 
೩-೭೭) ; ಚಂದ್ರಾತಪವನಪಹರಿಸುವುದು ಹೊಂಬಿಸಿಲು ಕಡೆದ ಕರುವಾಡದ 
ಕವಾಟದ ಕಡೆವಿಡಿದು ಹೆೊಂಬೆಸದಲುಅ? ಹೊಗರಿಡುವ ನೀಲದ ವಸೌಕ್ತೀದ 
ಮಾಣಿಕದ ಲಹರಿಯಲಿ (ಊಂ. ಹೊಂಬೆಸೆ : ಅಂಬರ 


೩-೨-೬೪). 


- (ಕಾ೦ೂರ, 


ಮಕ್ಕಳ ನೋಡಿ ಪಾಡುವರು (ಸಾಳ್ಮಳಿ. ೩-೦೦); ಇಟ್ಟ ಕಿರೀಟ ಮೂಡುವ 
ಸೂರ್ಯನಂತೆ ಮೈಗಟ್ಟು ಹೊಂಬೆೊಂಬೆಯಂತೆಸೆಯೆ ಬೆಟ್ಟವ ನಡೆಸುವಂತಾ 
ರಾಯ ಮುಂದಕೆ ಪಟ್ಟದಾನೆಯ ನಡೆಸಿದನು (ಕ6ತ. ೨೦-೬೨). 

[ಪೊಂ («ಎ ಪೊನ್‌) 4 ಬೊಂಬೆ) 


ಪೊಂಬೊಗರ್‌, ಹೊಂಬೊಗರು (ನಾ). ೧. ಚಿನ್ನದ ಕಾಂತಿ. 


ಹೊಳಪು. ೨. ಚಿನ್ನದ ಬಣ್ಣದ ಕುಂತಿ; ಹೊಂಬಣ್ಣದ ಪ್ರಕಾಶ,- 
ಹೊಳಪು : ಕೆಂಬೊಗರಿನ ಸಿರಿಯಿಂದಂ ಮೊದಲೊಳ್‌ ಪೊಂಬೊಗರಿಂದಂ 
ಸಮನಂತರದೊಳ೪್‌ ಅಂಬರಕೇರುತ ಚಂದ್ರಂ ತುದಿಯೊಳ್‌ ಬೆಳ್ವೆಳಗಿಂ 
ಮೆರೆದಂ (ತಾಸರತಿ, ೦೩೯); ಒಪ್ಪಿನಿಂ ಕುಣಿವ ಪರಿಜಂ ನೆರೆದು ಜೋಲ್ಲವಿರ 
ಕಪ್ಪು ಬೆಳ್ಳುಗಳ ಪೊಂಬೊಗರ ನೇವರಿಸಿ... ಹೆಬ್ಬುಲಿಯ ಬರುತಿಹುದು 
೪9-04೬). ೩. ವಿಶೇಷವಾದ ಕಾಂತಿ, ತೇಜಸ್ಸು : 
ನಗೆಮೊಗದ ಪೊಂಬೊಗರ ಮಿಂಚಿನ ಬೊಗಸೆಗಂಗಳ ಸೆಳೆನಡುವ ಸೆಳೆ ಎಗರ 
ಬೆಡಗಿನ ಕಾಂತೆ ರಂಜಿಸುತಿರ್ಪಳಾ ಪುರದಿ (695. 3-39). ಹೊಂಬೊಗರಂ : 
೧. ಕವಿಯೊಬ್ಬ ಚಂದ್ರೋದಯವನ್ನು ನೋಡುತ್ತಿದ್ದಾನೆ... ಪೂರ್ವ 
ದಿಶೆಯಲ್ಲಿ ತಣ್ಣನೆಯ ಹೊಂಬೊಗರು ಹಬ್ಬುವುದು ಕಣ್ಣಿಗೆ ಬೀಳುತ್ತದೆ 
(ಸರತ, 00) - [ಪೊಂ (ಎಪೊನ*) 4 ಪೊಗರ”,] 


ಪೊಂಬೊಗರಿ 


ಪೊಂಬೊಗರಿ, ಪೊಂಬಗರಿ, ಹೊಂಬುಗುರಿ, ಹೊಂಬೊಗರಿ 
(ನಾ). ಬಂಗಾರದ ಬುಗುರಿ; ಚಿನ್ನದ ಬೊಗರಿ : ಅವಳ ನೆಲೆ 
ಮೊಲೆಗೆ ತಾವರೆಮೊಗ್ಗೆ ಪೊಂಬೊಗರಿಗಳೆಣೆಯೆಂದು ಭಾವಿಪನವನೆಗ್ಗನಲ್ತೆ 
(ಕುಕಾಸ99. &೩೨೨೭) ; ಪೊಂಬೊಗರಿಯಂಶಿರ್ಪ. ನುಣ್ಮೊಲೆಯ 
ದ್ಭುಗುಯುಗಳದಿಂ ನೋಡಿ (ಕೋಪತ, 09-69). ಪೊಂಬಗರಿ : 
ಮೊಳೆತುವು ಮೊಲೆ, . . ಪೊಂಬಗರಿಯ ಬೆಳುಗಾಯ ಕರಂಡಳದೆಣೆ 
ವಕ್ಕಿಯ ಕಳಸದ ದೊರೆಯೆನೆ ಪರಿವಿಡಿಯಿಂ ಸುಕುಮಾರಿ ಸುಲೋಚನೆಗೆ 
(8ಯಳಾ. ೪). ಹೊಂಬುಗುರಿ ; ಪೊಳ್ತರೆ ಬಂದು ನಿಶಿಯ ಬೋಗುಣಿ 
ಯೊಳಕೆ ಹೊಂಬುಗುರಿಯೆಸೆದು ತಾರೆಯರಳುಗಳನಲ್ಲಿಂದೆ ಚೆಲ್ಲಾಡಿಹನು 
(ಉಮರ, ೦-0). ಹೊಂಬೊಗರಿ ; ಹೊಳೆವ ಹೊಂಬೊಗರಿಗೆ ಬೆವಟಕ್ಕಿ 
ಕೈಯಾರ ಬೆಳಗಿದೊಡೊಪ್ಪುವೆತ್ತಂತೆ ಅಳಲುವ ರತಿಯುರಸ್ಕಳದೆ ಭಸ್ಮಾಂಕಿತ 
ಕಳಸಕುಚಂಗಳೊಪ್ಪಿದುವು (ಗೋಶತ. 6-3೨). 
[ಪೊಂ (ಎ ಪೊನ್‌) + ಬೊಗರಿ («ಎ ಬವರಿ)] 
ಪೊಂಬೊಡೆಯ (ನು). ಇ ಪೊಂಬಸಿಅಿ ; “ ಪೊಂಬೊಡೆಯನಂಚೆದೇರಂ . . - 
ಬ್ರಹ್ಮಗೆಸೆವ ನಾಮ” (ಕಲಗ. ೮; ಸುರರಾಜನೈತಂದು ಪೊಂಬೊಡೆ 
ಯಗಿಂತೆಂದು ಬಿನ್ನವಿಸಿದಂ (ಕಣಣ. 0-08-೪) ; ಮಹಾತ ಪದಿನೊಲಿಸಿ 
ಪೊ:ಬೊಡೆಯನಂ ಪಡೆದನಾ ರಾವಣಂ ತ್ರೈಲೋಕ್ಕರಾಜ್ಯಾಧಿಕೃತಿಪದವನು 
(ಕೇತಕಾ. 3-೪೩) - [ಪೊಂ (೮ ಪೊನ್‌) 4 ಪೊಡೆ * -ಅ,] 


೫೮೮೯ 


ಪೊಂಬೊರಜೆ (ನಾ). ಚಿನ್ನದ ಹಗ್ಗ : ಬೆಳಗುವ ದಂತ ಪೊಬೊರಡೆ]' 


- « « ಪೊಕ್ಕುಳ ಘಂಟೆಯೆಳಸಲೆಯ್ತಂದುದಾ ಹಸ್ತಿ (ಕುರಾಸಾಂ. ೭-6೯); 
ಕರದ ಪಟ್ಟಿಯ ಕೊಂಬಿನ ಸೂನಗಿ ಪೊಂಬೊರಜೆ[ಣ ೫ಂ- ಜಿ]ಮೆಅ್‌ಯೆ 
°« «ಕರಿ ₹ರಿಗಳು ತಾಗಿದವು (ಕುಕಾಸಾಂ. 03-003). 
[ಪೊಂ («ಎ ಪೊನ್‌)--ಪೊರಜೆ) 

ಪೊಂಭಾಂಡ (ನಾ). ಚಿನ್ನದ ಪಾತ್ರೆ; ಸ್ವರ್ಣಭಾಜನ : ಅಡಲೊಡ 
ರ್ಚುವ ಪೊಂಭಾಂಡಗಳ ಕರ ಬೋನಗಡಣವ ಕೊಟ್ಟನುತ್ತವದಿ (ಮೋಹತ. 
08-0೪). [ಪೊಂ (ಪೊನ್‌) .- ಭಾಂಡ) 

ಪೊಂಭಿತ್ತಿ (ನಾ). ಚಿನ್ನದಿಂದ ನಿರ್ಮಿತವಾದ ಗೋಡೆ; ಬಂಗಾರದ 
ಗೋಡೆ : ಆ ಸಭಾಮಂಟಪದ ಪೊಂಭಿಶ್ಚಿಗೋಪುರದಿ ಲೇಸಿನ ಎಚಿತ್ರ 
ಪತ್ರ ಮುನಿರದೆ ರಃಿಸಿ (ನಳಟೋ. ೨೦-೦೭). [ಪೊಂ («ಎ ಪೊನ್‌) -. ಭಿತ್ತಿ) 

ಪೊಂಭುಣಶೆ (ನಾ). ಒಂದು ಬಗೆಯ ಮರ ; ಅನ್ನೆ ತುಟಿರಿಲ ಪೇಜಕೊ 
ಆ್‌ಯೆ ಕೆಮ್ಮರೆಯ ಗುಮಿಪುಣಸೆಯೆ ಅಲೆ ಪೊಮ್ಭುಣಶೆ ಅನ್ನೆ ಬಳಿಪುಣು 
ಶೆಯೆ (ಎಳೆ. ೩೪1, ತಿಶೂ. 090-೬6 ; ಸು. 900). 

[ಪೊಂ («ಎ ಪೊನ್‌) + ಆ ಪಳಿಸೆ] 


ಪೊಕ್ಕ,. "ಪೊಗು” ಪರಾ. 
ಪೊಕ್ಕ, (ನಾ). "ಲೆಕ್ಕ? ಶಬ್ದದ ಜೊತೆ ಬರುವ ಪ್ರತಿಧ್ವನಿಪದ : 
ಉಳೊ ್ಸೀಮಗಳೊಳಗೆನಿತ್‌ವುಳ ರ್ಗಂ ತಿಳಿಪಲರಿಯದೆನಿಪೆಡೆಗಳುಮಂ 


ತೆಳ್ಳಗಿರೆ ತಿಳಿಪುಗುಂ ಬೆಸಗೊಳ್ಳ ಗುಣೂರ್ಣವನ ಲೆಕ್ಕವ ಪೊಕ್ಕ [ಪಾಂ 

ಬಿಂಕ) ನಬಮಂ (ಶಂಶಥಾ. 3-48) ; “ ಪೊಕ್ಕಮುಮಂ ಇ ಲೆಕ್ಕಪಸ್ಳಗಳನ್ನು” 

(ಶಂಶರೀ, ೬೪)- [2] 

ಪೊಕ್ಕರಣಿ ಪೊಕ್ಕರಣೆ' ನೋ. 

ಪೊಕ್ಕರಣೆ, ಪೊಕ್ಕರಣಿ, ಹೊಕ್ಕರಣಿ, ಹೊಕ್ಕರಣೆ, ಹೊಕ್ಳರಣೆ, 
ಹೊಖರಣೆ (ನಾ). ೧. (ದೇವಸ್ಥಾನದ ಬಳಿಯಿರುವ ಪವಿತ್ರವಾದ) 
ಕೊಳ ; ಕಲ್ಮಾಣಿ: ತೀವಿದ ಪೊಕ್ಕರಣೆಗಳ ನೆಆ್‌ದ ಕೆಲ್‌ಗಳ 
ಸರೋವರಂಗಳ ಬೆಡಂಗಗುಂದಲೆ 'ಪುರದೊಳ* (ಸುಳುತಾ- «-೩೦); ಇಕ್ಕೆಲ 
ದೊಳಗೊಪ್ಪುವ ಕರಣಿಕಶಾಲೆ ಪೊಕ್ಕರಣೆಗಳಿರುತಿಹವು (6048. ೩-೩೩). 
ಪೊಕ್ಕರಣಿ : ೧. ಮಲ್ಲಿಕಾರ್ಜ್ಜುನದೇವರ ಗಟಕ್ನಿಯಿಂ ಪಡುವಲು 


೩6 


80 


ಈ 


45 


ಪೊಕ್ಕುಳ್ಗೊಯ್‌ 


ಪೊಕ್ಕರಣಿಯಿಂ ಬಡಗಲು ಬಿಟ್ಟಿ ಗಟ್ಸ್‌ (ಎಳೆ. ೪11, 8೦. ೦೯-೨೬; 1066): 
ಹೊಕ್ಕರಣಿ ; ೧. ವಾಯಬ್ಯ ಬಿಂಡನಕಳ ಹೊಕ್ಕರಣಿಯ ಬಡಗಣ 
ದಡ (ಓಳ, ೪, ಹಾಸನ. ೩೦-೪೩; 3818) ; ಕೆಜಿ ಬಾವಿ ಹೊಕ್ಕರಣಿ 
ದೀರ್ಥಿಕೆ ಕೊಳು ಪಳ್ಳಂಗಳು ತನತೆನಗೆ ನೇಮಿಸಿರ್ಪುವು ಲೇಕ್ಕಮಿಲ್ಲ 
(ತೆಂಕು. ೦೨-೨೮ ; ಬಲುವುದರವು ನರಕದ ಹೊಕ್ಕರಣಿ (ಕೋ. ೩೬-೬) - 
ಹೊಕ್ಕರಣೆ : ೧. “ಖಾತಾ, ಪುಷ್ಕರಿಣೀ ಈ ೨ ಹೊಕ್ಕರಣೆ” 
(ಕರಾಯು- ೦೦೧-೩೩) ; ದೇವರ ಹೊಕ್ಕರಣೆಯಿಂದ ಮೂಡಣ ದೆಸೆಯೊಳು 
ಮತ್ತರೊನ್ನಂ ಬಿಟ್ಟರು (೬922. 221, ೦೩4-8೩೯; 1063); 
ಗುರುಲಿಂಗಜಂಗಮಕ್ಕೆ ಪಾದಾರ್ಚನೆಯ ಮಾಡುವ ಹೊಕ್ಕರಣೆ ನಾಲ್ಕು 
ಪುರುಷಪ್ರಮಾಣದ ಘಾತ (8ಕ್ಕತ. ೪, 08೬-೩೩೭) ; ಒರೆದ ವಜ್ರದ 
ಗಾರೆಗಳ ಹೊಕ್ಕರಣೆಗಳ ಸಾಲುಗಳು ಯೋಜನದೆರಡಟಲಿ ಘೃತತೆ ೈಲದುಗ್ಮಾದಿ 
ಗಳಿಗೆಡೆಯಾಯ $೨ (ಕೊರರಾ: ೦-೭-೬). ವಿ. ಕಮಲಗಳಿಂದ ತುಂಬಿ 
ರುವ ಕೊಳ ; ತಾವರೆಕೊಳ : (9). ಹೊಕ್ಸರಣೆ : ೧. ಹಿರಿಯ 
ಹೊಕ್ಕರಣೆಯಿಂ ತೆಂಕಣ ಹೆಗ್ಗೆಣಕಿಯೊಳಗಣ ಮತ್ತರಾಜು ಕಮ್ಮಂ 
ನಾಲ್ಲೂಜಯ್ಯತ್ತು ( ಕಾಸರ. ೪೩-೩೩ ; 110717)- ಹೊಖರಣೆ : 
೧. ಹೆಗ್ಗಡೆ ಶ್ರೀಪದ್ಮನಾರಾಯಣದೇವರ ಮಂಂದಣ ಹೊಖರಣೆಯ 
೫.೫ ೫ ಗೆಳ್ಗೆ ದೇವರ ವುಪಹುರಕ್ಕೆ (ಎ೪. ೩1, ಹೊಳಕ್ಕೆ. ೦೪-೦೭ ; 1210) « 
[ «ಆ ಪ್ರಾ. ಪೋಕ್ಟರಿಣೀ, ಪುಕ್ಪರಿಣೀ./ಸಂ. ಪುಷ್ಕರಿಣೀ 

ಪೊಕ್ಕಳು « ಪೊಕ್ಕುಲ್‌ ' ನೋ. 

ಪೊಕ್ಕಟು « ಪೊಕ್ಕುಟು್‌ ನೋ. 

ಪೊಕ್ಕಿ (ನಾ). ಹಾದರಗಿತ್ತಿ; ಜಾರೆ: 'ನಾನು ಆ ಮಾಸ್ತರನ ಸುದ್ದಿ 
ತೆಗೆದ ಕೂಡಲೆ , . - ಓಡಿದಳಲ್ಲ ಹೆಣ್ಣುನಾಯಿ- _ಪೊಕ್ಕಿ (ನೂರರ. 094). 

[«ತುಳು. ಪೋಕೆ ವ್ಯಭಿಚಾರಿ) 

ಪೊಕ್ಕು « ಪೊಗು ” ಪರಾ. 

ಹೊಕ್ಕು, ಹೊಕ್ಕು (ನಾ). ಮಗ್ಗದ ನೆಯ್ಮೆಯಲ್ಲಿ ಅಡ್ಡವಾಗಿ 
ಹಾಕುವ ಎಳೆ : ಪಾಸಿನ ಪೊಕ್ಕಿನ ಮಾಣಿಕದ ಕಾಂತಿಯ . - . ಕೂಟದಂತೆ 
ಮಹಾಪುರುಷರ ಸಮ್ಮಕ್ತ,ದೊಳಾದ ಕೂಟಮುಮತಿಶಯಂ (ರರ್ಮಾನ್ನು- 
8-09). ಹೊಕ್ಕು; ಒಂದೆ ಕಾಲೊಳ್‌ ಪರಿವೆನೆಂಬ ಹೊಕ್ಕಿಲ್ಲದೆ 
ಸೀರೆಯ ನೆಯ್ವೆ ನೆಂಬ . . . ಪೆರ್ಗಾವಿಲನಂ ಪೋಲ್ಕುಂ (ರರ್ಮಾಮ್ಮ . ೫೨-೦೬ 
ಅರಿಶರೈ) ; ಅಡ್ಡಕ್ಕೆ ಬೀಳುವ ನೂಲುಗಳು 'ಹೊರ್ಕು' ಎನಿಸುವುದು 
(ರಾಂಶ್ರ- 1, ೪೨0). [ ಆ ಪೊಗು] 

ಪೊಕ್ಕುಂದ " ಪೊಂಕುಂದ' ನೋ. 

ಪೊಕ್ಕುಳ್‌ « ಪೊಕ್ಕುಲ್‌ ' ನೋ.. 

ಪೊಕ್ಕುಳವಕ್ಕಿ " ಪೋಕಳಿವಕ್ಕಿ ' ನೋ. 

ಪೊಕ್ಕುಳಿ "ಪೋರ್ಕಳಿ ' ನೋ. 

ಪೊಕ್ಕುಳಿವಕ್ಕಿ " ಪೋಕರ೯ಳಿವಕ್ಕಿ ' ನೋ. 

ಪೊಕ್ಕುಳು « ಪೊಕ್ಕುಟಿ* ೨ ನೋ. 

ಪೊಕ್ಕುಳುಘಂಟೆ (ನಾ). ಮಕ್ಕಳಿಗೆ ಉಡಿದಾರದಂತೆ ಕಟ್ಟುವ, ಘಂಟೆ 
ಯಾಕುರದ ಒಂದು ಬಗೆಯ ಆಭರಣ : ಆರಳೆಲೆಯು ಮಾಗಾಖಿ... 
ಪೊಕ್ಕೊ (ಕ್ಕು ತ ಳುಘಂಟೆ ಪಾಲ್ಸಡಗ ಗೆಜ್ಜೆ ಸಹ ಬಾಲದೊಡವಾ ಪರಿಪರಿಯ 
ರತ್ನಖಚಿತಾಭೆರಣಗಳನಿಟ್ಟು (ನರೋ, 08-30). 

[ ಪೊಕ್ಕುಳು (ಎ ಪೊಕ್ಕ್ಕುಟು್‌) 4 ಘಂಟೆ) 

ಪೊಕ್ಕುಳ್ಗೊಯ್‌ (ಕ್ರಿ). (ವಂಗುವು ಹುಟ್ಟಿದ ತಕ್ಷಣ) ಹೊಕ್ಕುಳು 
ಬಳ್ಳಿಯನ್ನು ಕತ್ತರಿಸು: ಪುಟ್ಟಲೊಡನೆ ವೊಕ್ಕುಳ್ಗೊಯ್ದು ಬೆನ್ನೀರಟ್ಟೆ 
೬ « ಕೌರಿನ ಹೊಗೆಗೊಟ್ಟೊದವಿದರು. ಬಾಲಕನನು (ಶ್ರೀಕಾಂ, ೨-೩೬). 

[ ಪೊಕ್ಕುಳ್‌ ( ಎಪೊಕ್ಕುಟಸ್‌) 4 ಕೊಯ್‌ ] 


ಪೊಕ್ಕುಟ್‌ 
ಪೊಕ್ಕು. ಪೊಕ್ಕಳು, ಪೊಕ್ಕಟು, ಪೊಕ್ಕುಳ್‌. ಪೊಕ್ಕುಳು, 
ಪೊಕ್ಕುಟು, ಪೊರ್ಕು, ಪೊರ್ಕುಳ್‌. ಪೊರ್ಕುಬಿ್‌, ಹೊಕ್ಕಳು, 


ಹೊಕ್ಕುಳ್‌, ಹೊಕ್ಕುಳ, ಹೊಕ್ಕುಳು, ಹೊಕ್ಕುಟ, ಹೊಕ್ಯಟಿ 
(ನಾ). ೧. ಹೊಟ್ಟೆಯ ಮೇಲಿರುವ ಸಣ್ಣ ಕಂಣಿ ; ನಾಭಿ; ಈಕೆಯ 
ಪೊಕ್ಕುಟ ಚೆಲ್ವೀ ಲೋಕದೊಳತಿಸೇವ್ಮಂ (ರರ್ಮಾಕ್ಕು- ೩-೧೪೭) ; ಅರಿಸಿನ 
ದಂಚೆಯನಿನಿಸೋಸರಿಸಲುಮಾತಾಯದೆ ಯಶೋದೆಯಾತಂ ಪೀತಾಂಬರನೆಂದು 
ಧರೆಗೆ ಪೇಟ್ವಿಂಶಿರೆ ಪೊಕ್ಕುಲೊಳಿತ್ಕಿದಳ್‌  ಪಯೋಜೋದರನಾ (ಅರನೇ. 
೭-೩೬) : ಒಸಗೆಯ ಮೇಲೆ ಮತ್ತೊಸಗೆ ಪೊರ್ಮುಆ ಪೆರ್ಚಿನ ಮೇಲೆ ಪೆರ್ಚು 

» ಪಸರಿಸುವಂತಿರಗ್ರಜಿ ತನೂಭವನಂ ಪಡೆದು (ಆತಂಪು. ೦೨-6೦), 
ಪೊಕ್ಕಳು: ೧. ನಿನ್ನ ನಡೆ ಜಗವ ಈರಡಿ ಮಾಡಿತು ನಿನ್ನ ಪೊಕ್ಕಳು ಸರಸಿಜ 
ನಾಭನ ಪಡೆಯಿತು (ಫುರುರ. 8-೦೬೦- ೧೪೨). ಪೊಕ್ಕಟು : ೧. “ವೊನೈಟು 
ನಾಭಿಯಕ್ಕು" (ಕ:0ಗ09. ೯೭-೦). ಪೊಕ್ಕುಳ್‌ ; ೧. ಹರಿಯ ಪೊ್ಕಳ 
ಕನಕಾಂಬುಜದೆೊಳುದಯಿಸಿದಂ ಬ್ರಹ್ಮಂ (ನಾಂರೇರ್‌. ೨೪-೬: 
12ನೆಯ ಕತ) ; ಅಡಿ ತಳಿರ್ಗಳ್‌ ಕುರುಳ್‌ ತುಂಬಿಗಳ್‌ . . . ಪೊಕ್ಕುಳೇ 
ಕೊಳೆಂಗಳ್‌ (ಕೆಂಪು. ೪೩8-49): ವ: ಮಧ್ಯಭಾಗ; ಕೇಂದ್ರ: 
ಪ೦ಗೋಲನೇರ್ದು ಪೊಳೆಯಂ ಪಾಯ್ತು ಪೋಪವಂ ಪೊನಲ ಪೊಳ್ಕಳ್ಗೆ ಬರೆ 
ಕಾಣ್ಬನದೊ ; ರಂಧ್ರದಿಂ ನೀರೊಳ್ಳಿ ನುಗ್ಗುಶಿರ್ಪುದು ಬುಗ್ಗೆಯೋಲ*! 
(ಶ್ರೀಂಿ__ಮಾ. ೩೭-೩೦೦). ೩. ಒಳಗು; ಒಳಭಾಗ : ಪೊಳೆಗಳ ಮೂರರ 
ಪೋಸ್ಕಿಳೊಳಿರ್ಪನ ಮೃತ್ಯುಂಜಯಾ ಎನ್ನಿರೊ (ಕಸ. 1. ೨-೨), 
ಪೊಕ್ಕುಳು : ೧. ಚ್ರ ಇರದೆ ಪೊಣ್ಕುಳಲಿ ಬೆಳೆದು ಬಾಸೆನಾಳದ ಸರಸಿಜವೆನೆ 
ಕೃಷ್ಣಗೆಸೆಗು (ನರಕ. ೭-೩೦) ; ಎಸೆವ ತಿಲ್ಲದ ನೊಸಲ ನೆಲಿಮೊಲೆಯ 
ನೀಳ್ಜ ಬಾಸೆಯಗುಳಿದ ಪೊಕ್ಕುಳಿನ ... ಸೊಬಗಿನ ನಾನ ಸ೮ಲಸೌಖ್ಯಾಧಾರಿ 
(ಕೆಟಫು. ೩೭-೦೦. ೪. ದ, ಪ, ಬ ಮುಂತಾದ ಕೆಲವು ಅಕ್ಷರ 
ಗಳಿಗೆ ನಡುವೆ ಬರುವ ಒಳಸಂ ಪೊಕ್ಕುಳು ತಲೆಕಟ್ಟಮನನ್ನಕ್ಕರ 
ದವಯವಮನಟ್‌ದು ಖಣ್ಣರಿಸಲುಕೀ ಇಂಡನೆ ಬಲ್ಲನ್‌ (ಎಳ, 1. 


ರಾವ. 0೯-೨೩ ; 1123). ಪೊಕ್ಕುಟು: ೧. ನಗೆಗಣ್‌ ನೀಳಸಹಸ್ರ 
ಪತ್ರದೆಸಟಂ . . - ಪೊಕ್ಕುಟು ನಂದಿವಟ್ಟದರಲಂ ಚೆಲ್ವಿಂದುಗುರ್ಕೂಡೆ 
ಕೇದಗೆಯಂ ಪುಷ್ಪುಸ್ವನ ಪ:ುಚಬಾಣಮಿಎಳಿಂಬಾಶಂಕೆಯಂ 


ಮಾಡಿದಳ್‌ (ರರ್ಮಾಮ್ಮ- ೬೦೭). ಪೊರ್ಕು: ೧. ಮುಂಗಯ್‌ ಮೊಗಂ 
ಪೊರ್ಕು ಕಿಟ್ಟೊಡೆ ... ಪುರ್ವಳ್ಳೆ ಪಲ್‌ ಕೆಕ್ಕೆ ಕಾಲಡಿಯೆಂದಿಂತಿಐನುರ್ಚಿ 
ಪೋಮವಿಸೆ ತತ್ಸಾಜನ್ಮಕಂದಾಂಕುರಂ (ಉಂತಿತು. ೪-೦೭): ಪೊರ್ಕುಳ್‌ : 
೧. ನಿರುತಂ ಶ್ರೀಯುತಪುರಮೆಂಬಿಂದ್ರಾವರಜನ ಮಧ್ಯದ ಪೊರ್ಕುಳ 
ಹೊಂದಾವರೆಯೆನೆ ರಂಜಿಪ ರಾಜಾಲಯಮೆಸೆಯುಂತ್ತಿರಲ್‌ (ಉಯಡುಕಾ. 
0-೬೬) ; ಪೊರ್ಕುಳೊಳ್‌ ವೇದಾಗಮಸೃಷ್ಟಿಕರ್ತು  ಮೂದೇವರೂಪ 
ಚಂದ್ರನ ₹ಣ್ಣೊಳಗಾಂತ ಮಾಧವನಿರವ ನೋಡಿದಳು (ನೋಹತ. ೨೯-೪೪). 
೫. ಚಕ್ರದ ಮಧ್ಯಭಾಗ : ಗುಂಬ : ದರುಮದ ಚರಕಂ ನನ್ನಿಯ 
ಪೊರ್ಕುಳುಮರಿವು ಸಮಾಧಿ ಧೃತಿಯುಮಿರೆ ನೇಮಿ ಆರಮನೆ ನಯ 
ವಿನಯಮವಂ ಹಿತೆಕಾ ಪರಿಷದದೊಳವಂ ನಡೆಯಿಸಿದಂ (ಸಸಿನಂದ- ೩-೦೧). 
ಪೊರ್ಕುಟ್‌ : ೧. “ನಾಭಿ ಪೊರ್ಕುಲ್‌ಂದಲ್‌ವುದು” (ನಸ್ತುಕೋ. ೬6-೬); 
ಕೊಂದೆನ್ನ ಮಗನನಿಂ ಭಯದಿಂದಂ ರಸೆವೊಕ್ಕುಮಜನ ಗುಂಡಿಗೆವೊಕ್ಕುಂ 
ಮಂದರಧರನೀ ಪೊರ್ಕುಟ ಪೊಂದಾವರೆವೊಕ್ಕು ಮೇಣವಂ ಬರ್ದುಕುವನೇ 
(ಕಂಶಛಾ. ೦೦-೦೨೦) ;. ಆ ಮಹೀಪಾಲನ ಲೋಲಲೋಚನಂಗಳಾಕೆಯ 
ಲಾವಣ್ಮರಸಕೂಪದಂತೆ ನಿಮ್ಮಮಾದ ಪೊರಕಟಂ ಪೊಕ್ಕಣ್‌ದುಂ . , . 
ತನುಲತೆಯೊಳ್ಳುಳಕಾಂಕುರಮನೊದವಿಸಂತ್ತೂಮಿರೆ (ಮಲ್ಲು. ೩-೮6); 
ಎಳೆವೆಣ್ಣ ಪೊರ್ಕುಟಲರ್ಗೊೋಂಡೆಯಂತಿರೆ ಪೊಂಬೆಟ್ಟಿಂ . . . ಕಣ್ಣೊಳಿಕ:೦ 
(ಉಣುಕ್ಕ. ೭-೩). ೪. ಬಂಮವಿನೊಂದು ಶೋಭೆ ತಲೆಕಟ್ಟಿನ ಪೊರ್ಕುಲ 


೫೮೯೦ 


ಛಾ 


25 


ಪೊಕ್ಕುರೀ 


ಚೆಲ್ವು .. ಪೋದಿರೆಲಕ್ಕರಕ್ಕೆ ಬರೆವಂ ಚತುರರ್‌ ಪರಿವರ್ಣಿಸಲ್‌ 
ನವಿಲ್ಲುಂದದ ಮಾದಿರಾಜನಿಬುಧೆ೨ (ಭ್ಛತೃಶ್ಚ: ೧೪-೫೮). ಹೊಕ್ಕಳು: 
೧. “ನಾಭಿಃ ಹೊಕ್ಕಳಿಗೆ ಹೆಸರು” (ಸಿರ್ಕಾಂತಿ, ೪0೬) ; 
ಭೀಮನು ಹೊಕ್ಕಳ ಕೆಳಗೆ ಹೊಡೆದನಲ್ಲೂ :. . . ಹೊಕ್ಕಳಿಂದ ಕೆಳಗೆ 
ಹೊಡೆ ಸುಕೂಡದೆಂಬುದು ನಿಯಮ (5ತ039. ೩೦6). ಹೊಕ್ಕುಳ್‌ : 
೧. ಹೊಕ್ಕುಳಿಂದ ಕೆಳಗೆಯು ಧರಿಸುವರಿಗೆ ಅಕ್ಕು ನೋಡು ಮಹಪಾತಕ 
ವವರಿಗೆ (ರೀಕ್ಠಾಲೋ. ೩೩ ೦೩1): ೨. ಅರ್ಚನೆಯ ಮಂಟಪವಂ 
ನಿಮಿರ್ಚಿ ನಡುವೆ ಕಟ್ಟಿದ ಮೇಲ್ಮಟ್ಟಿನ ಹೊಕ್ಕುಳ ಪುಲ್ಲಿಯ ತೊಂಗಲ್ಗಳಂ 
(ಕೇಶಿರ. ಹ. ೩೦೪-೩)- ಹೊಕ್ಕುಳೆ : ೪. ಹೊಕ್ಕುಳ ಎಂಬುದು ಕೆಲವು 
ಅಕ್ಷರಗಳಿಗೆ ನಡುವೆ ಬರುವ ಒಳಸುಳಿ. ದ, ಪ, ಬ - ಇಂತಹ ಅಕ್ಷರಗಳಲ್ಲಿ 
ಹೊಕ್ಕುಳವನ್ನು ಕಾಣಬಹುದು ಕೆಲವು ಅಕ್ಷರಗಳಿಗೆ ಹೊಟ್ಟೆ 
ಹೊಳ್ಳುಳಗಳಿಲ್ಲ (ಸುಕೋರ- 00). ಓ. (ಆಲಂ) ಹೆಣಟ್ಟೆ: ಬಸಿರು: 
ಎಲೆ ಆತ್ಮನೆ ಪಾತಕದ ಹೊಕ್ಕುಳದಲೇಕೆ ಹುಟ್ಟಿದೆ (ರೋಳಿತಾ, ೦೦-೩೪). 
ಹೊಕ್ಕುಳು: ೧. ತ್ರಿವಳಿ ಮೈಗರೆಯೆ ಹೊಕ್ಕುಳ ಗುಣ್ಣು ಹೊಜಸೂಸೆ 
(೩86. ೦-00೭) ; ಪುಷ್ಪವ ತಂದು ನಿನಗರ್ಪಿಸುವೆನೆಂದರೆ ಪುಷ್ಪ ಪಲ್ಲವಿಸಿದೆ 
ಹೊಕ್ಕುಳಲಿ (ಶ್ರರಂಡ. ೨-೬೬-೨). ೪. ಅನೇಕರು . . . ಹೊಕ್ಕುಳು, 
ತಲೆಕಟ್ಟು ಮುಂತಾದ ಅಕ್ಷರಗಳ 'ಅವಯವ' ಗಳನ್ನರಿತು ಕೆತ್ತಬಲ್ಲೆವೆಂದೂ 
ಹೇಳಿಕೊಂಡಿದ್ದಾರೆ (ಕಕಾಅ- ೬೩). ೬. ಬಿಡದೆ ಪಾಂಡುಕುಮಾರರಡಗಲಿ 
ಹರಿಯ ಹೊಕ್ಕುಳಲಿ . . . ರಿಪುಗಳ ಕಡಿದು ತಿನಿಸುವೆನು (ಕುವ್ಮಾಕ. ಓಂಇ. 
೨೩-೦೩)- ಹೊಕ್ಕುಟಿ: ೧. “ತುಂದಿಯೆನೆ ಬುಗುಡು ಹೊಕ್ಕುಲಮೆನಿಕು” 
(ಮಂಗರಾ. ೧೧೪-೩). ಹೊಕ್ಕುಟು; ೧. ಹೊತ್ಕುಟು ಬುಗುಡುಳ್ಳವನು.. 
ತುಂಡಿಲ, ತುಂಡಿ: (ತಾರಾ. 8)- 
ಪೊಕ್ಕುಳ ಅರಸುಮಕ್ಕಳು - ಪರಸ್ಪರ ಸಂಬಂಧವುಳ್ಳ ರಾಜವಂಶ: 
ಅತ್ತಲಿದ್ದರು ಸೆಟ್ಟಿವಖದ್ಯರು, ಗುತ್ತಿನಡ್ಕಂತಾಯರು, ಇತ್ತ ಪೊಕ್ಕುಳ 
ಅರಸುಮಕ್ಕಳ ಒತ್ತಿನಲಿ ಕಳದೆಡದಲಿ (ಕುಪ್ರ- ೩6:೪): ಪೊಕ್ಕುಳ ಘಂಟೆ, 
ಪೊರ್ಕುಳ ಗಂಟೆ, ಪೊರ್ಕುಳ ಘಂಟೆ, ಹೊಕ್ಕುಳ ಗಂಟೆ,. ಹೊಕ್ಕುಳ 
ಘಂಟೆ- - ೧. ಆನೆ, ಕುದುರೆ ಮುಂತಾದ ಪ್ರಾಣಿಗಳ ಹೆಟಟ್ಟೆಗೆ 
(ಹೊಕ್ಕುಳಿನ ಭಾಗಕ್ಕೆ ಬರುವಂತೆ) ಕಟ್ಟುವ ಘಂಟೆ: ತಳೆದು 
ಕಾಲ್ಪರಜೆಯ ಪೊಕ್ಕುಳ ಫಘಂಟೆಯನೆಳಲಿಕ್ಕಿ ಬಿಗಿದು ಗುಳವನು 
ಕರಿಯನೇಜ್‌ ಕಲಿಜೋದರೆಳ್ತೆಂದರಂದು. (ಕ.ರಾಸಾಂ- ೦೦೨೨೫) ; 
ಪೊಕ್ಕುಳ ಘಂಟೆ ಡೌಡೆ ಜಾಗಟೆರವಂ ತೀವಿತೆಣ್ಣೆಸೆಯನಿರದೆ (ನನಮೋ.- 
೨೭-೭೦) ; ಪೊರ್ಕುಳ ಗಂಟೆಯ ಮೋಹಿಸುವ ಮೊಗವಡದ . . , 
ಪರಿದು ಶರಧಿಯುನೆಡಗಲಿಪ ಗಗನಮನಡರ್ವ ಜಾತ್ಯಶ್ವಂಗಳ 
ವಳಯವಮಂಂ (೧06. ೬-೩38 ವ); ಗರ್ಗರದ ತರಜೆಗತ್ತರಿಯ ಪೊರ್ಕುಳ 
ಘಂಟೆಯ . . . ತುರಗಸಂಘಾತದಿಂ (0೬ಕೇ- ೬-೦೦ ವ); ಹೊರಳ ಗಂಟೆ 
ಸೂಡಿದ ಸುವರ್ಣಗನ್ನಡಿ ಮೌಕ್ಷಿಕಾವಳಿಯ ಜೋಡು (Moh: ೩8-೬) ; 
ಕಟ್ಟಿದ ಹೊಕ್ಕುಳ ಗಂಟೆಯ ತೇಜಿಗಳಿಟ್ಟಣಿಸುತಲೈದಿದುವು (ಕಂಠಂ. 
೨೩-೪೪) : ನೊಸಲಗನ್ನಡಿ ಢಣರೆಂಬ ಹೊಕ್ಕುಳ ಘಂಟಿ ಮಿಸುನಿಬರಹದ 
ಹಾವರಣ ಬಸಿವ ಗಲ್ಲದ ಮದಧಾರೆಯಿಂದಾನೆಗಳ್ಮಸಗಿ ಬಂದುವೆ ರಾಯ 
ನೆಡೆಗೆ (ಕರತ: ೨೦-೬೨). ವಿ. ಮಕ್ಕಳಿಗೆ ಉಡಿದುರದಂತೆ ಕಟ್ಟುವ, 
ಗಂಟೆಯಾಕಾರವುಳ್ಳ ಒಂದು ಬಗೆಯ ಆಭರಣ : ಪೊಕ್ಕುಳ ಘಂಟೆ 
ಪುಲಿನಖಂ . - . ಮಣಿಮಯಮಂದ್ರೆಗಳ ಬೆರಳ್ಗಳಿಗವುರ್ಚಿ (ನವರೋ. 
೦೨-೦6): ಪೊಕ್ಕುಳ ಪುರಿ, ಹೊಕ್ಕಳ ಹುರಿ - ಭ್ರೂಣ ಮತ್ತು ಗರ್ಭಾ 
ಶಯದಲ್ಲಿರುವ ಪೋಷಕಾಂಗವನ್ನು ಸಂಬಂಧಿಸುವ ನಾಳ ; ನಾಭಿ 
ನಾಳ : ನೆರೆದಿರ್ದ ವಾರಿಜಾಕ್ಷಿಯರು ಪೊಕ್ಕುಳೆ ಪುರಿಯ ಕೊಯ್ದು ... 
ಉಪಚಾರಮಂ ಮಾಡುತಿರಲು (ನನಕೋ. ೧೦-೨೦); “ ಹೊಕ್ಕಳ ಹುರಿ. 


ಪೊಕ್ಳುಟು ೫೮೯೧ 
ಭ್ರೂಣವನ್ನೂ ಗರ್ಭಾಶಯದಲ್ಲಿರುವ ಪೋಷಕಾಂಗವನ್ನೂ ಸಂಬಂಧಿಸುವ 
ನಾಳ, ನಾಭಿನಾಳ” (ಅಶಂಣ)- ಪೊಕ್ಕುಳ ಬಳ್ಳಿ, ಹೊಕ್ಕುಳ ಬಳ್ಳಿ -ಪೊಕ್ಕುಳ 
ಪುರಿ: ಮಿಡಮಿಡನೆ ಮಿಡುಕೆ ಪೊ[ಕಾಕಾಂ. ಹೊ)ಕ್ಕುಳ ಬಳ್ಳಿಯಂ 


ಪೊಗರ್‌ 


ಪೊಕ್ಳ « ಪುಗುಳ್ಕ್‌' ನೋ. 
ಪೊಗಟು "ಪಗಟು' ನೋ. 
ಪೊಗಡ, ಪಗಡೆ, ಪೊಗಡೆ (ನಾ). ಒಂದ ಬಗೆಯ ಮರ ಮತ್ತು 


ಕೊಯ್ದು (ಕೋರ. ಕ. 300-39) ; ಬೆಳ್ಳಿಯ ಪಿಡಿಯ ಕತ್ತಿಯ ತಂದು 
ಹೊಕ್ಕುಳ ಬಳ್ಳಿಯ ಕೊಯ್ದ ರರ್ಭಕನ (ಕೋಹಕ. ೦೭-೨), ಜೀವ ಜೀವವ 
ಬಂಧಿಸಿದ ಹೊಕ್ಕುಳ ಬಳ್ಳಿಯಯ್ಯಾ ಇದು (ಹೂರುರಾ. ೨೦೬). ಪೊಕ್ಕುಬಂ 
ಕೊಯ - ನಾಭಿನಾಳವನ್ನು ಕತ್ತರಿಸು: ಮಕ್ಕಳು ಪುಟ್ಟಿದಾಗಳೆ 
ಪೊಕ್ಕುಲಂ ಕೊಯ್ದುದನೆಲ್ಲರ್ಗ ಅಪ ನಾಭಿರಾಜನೆಂಬ ಪೆಸರನ್ವರ್ಥಂ ಮಾಡಿ 
(ಕ್ರಕ್ಮಾತ್ಟ್ರ- ೦೦-೧೪ ಬ): ಪೊಕ್ಳುಟಿ ಕುಡಿ, ಹೊಕ್ಕಳ ಕುಡಿ-ಪೊಕ್ಕುಳ 
ಪುರಿ : ಫೊಕ್ಕುಟ ಕುಡಿಯಂ ಪೆರ್ಚಿಸಲಿಕ್ಕಿದ ಮಣಿಕನಕಪುಂಜಮೆಸೆದಿರೆ 
ಮೂಲೋಕಕ್ಕೋಜನೆನಿಸುವಜನಂ ಪೊಕ್ಕುಆ ಪೂವಿಂದೆ ಪಡೆದುದುಂಟೆನಿ 
ಸಿರ್ದಂ (ಅನಂತು, ೧೨-೮೨) ; “ಹೊಕ್ಕಳ ಕುಡಿಎ ಭ್ರೂಣವನ್ನೂ ಗರ್ಭಾ 


ಅದರ ಹೂವು ; ಬಕುಳ ; ಕೇಸರ : ಪೊಗಡದ ಪೊಸವೂವಿನ ತುಡುಗೆ 
ಗಳ್ಳಮಧರದ ಪೊದಟ್ಟಿ ತಣ್ಣಂಪಿಂಗಂ ಮೃಗನಯನೆಯರನೆ ಬಿಡದೋಲಗಿಸಿ 
ದುದಳಿನಿಕರಮವರನಾರೋಲಗಿಸರ" (60. ೦೦-೧೨). ಪಗಡೆ: ಸುರಗಿ 
ಸುರಹೊನ್ನೆ ಸಂಪಿಗೆ ಪಗಡೆ ಪನ್ನೀರು ಪಾರಿಜಾತ ಮೊದಲಾದ ತರುಗಳಲ್ಲಿ 
(3ೌ9ಗಂ0. ೪-೦) , ನೇರಳೆ, ಪಗಡೆ, ಪಾದರಿ . , . ಮೊದಲಾದ ಪುಷ್ಪಫಲ 
ಭರಿತವಾದ ವೃಕ್ಷಗಳನ್ನು (ಕೃತಾ. ೨೨6). ಪೊಗಡೆ : ಸೌಗಂಧಕಾದೇವಿಗೆ 
» * * ವೊಗಡೆಹುವ್ವುಗಳ ಪೋಣಿಸಿದ ಒಡ್ಕಾಣವಂ ನಡುವಿನೊಳ್‌ 
ಕಟ್ಟಿದರೆ ನಡೆಯುವದಕೆ ತಡವಾಗಿ ಬಳಲಿ ಅಲ್ಲಲ್ಲಿ ನಿಲ್ಲುವಳು (ಗೌೌಗರಿ. 
30೦-೨33). [ದೇ. 8 ತೆಲು. ಪೊಗಡ, ಪೊವಡ) 


ಶಯದಲ್ಲಿರುವ ಪೋಷಕಾಂಗವನ್ನೂ ಸಂಬಂಧಿಸುವ ನಾಳ ; ನಂಭಿನಾಳ” 
(ಅನಂಕಾ). ಪೊಕ್ಕೂಟ ಪೂ. ಪೊರ್ಕುಬ ಪೂ ಎ (ವಿಷ್ಣುವಿನ) ನಾಭಿಯಲ್ಲಿ 
ಹುಟ್ಟಿದ ಹೂವು : ಲೋಕಂಗಳನಾ ಹರಿ ಬಸುಅಜಕೊಳಿಟ್ಟನಂತಾತನ [16 
ಪೊಕ್ಕುಟ ಪೂವಿನಲ್ಲಿ ಲೋಕಂಗಳನೆಲ್ಲ ಮಾಡಿದಜನೆ ಪುಟ್ಟಿದನೆಂಬರಿ* (ಸಮ. 


ಪೊಗಡೆ ' ಪೊಗಡ ' ನೋ. 

ಪೊಗದಸ್ತು " ಪಗದಸ್ತು' ನೋ. 

ಪೊಗದಿ ' ಪಗುದಿ ' ನೋ. 

ಪೊಗರ್‌, ಪೊಗರು, ಹೊಗರ್‌, ಹೊಗರೂ (ನಾ). ೧. ಕಾಂತಿ; 


00-99) ; ಮೂಲೋ ಕ್ಕೋಜನೆನಿಸುವಜನಂ ಪೊಕ್ಕುಟ ಪೂವಿಂದೆ ಪಡೆದು 
ದುಂಟಿನಿಸಿರ್ದಂ (ನಂತ್ರ. ೧೨-೮) ; ರಾಜೀವಸಖಂ ಸಜಳಜಳಧರಶ್ಯಾಮಾಭ್ರ 
ಶ್ರೀವತ್ಸಾಂಕನ ಪೊರ್ಕುಟ ಪೂವೆನಿ ಕೆದಟ್‌ದಪನವರಿಳಕರಕೇಸರವಂ 
(ಕಾರ. ೪-೦೪೯): ಪೊಕ್ಕುಟಿ ಸುಟಿ, ಹೊಕ್ಕುಳ ಸುಳಿ ಎ ೧. ನಾಭಿಯ 
ವರ್ತುಲ್ಲ: ಅಳಿಪಿಂ ಪೆಂಡಿರ ಪೊಕ್ಕು [೫ ಣಂ. ವೊರ್ಕು]ಟ ಸುಟ೨ಯೊಳ್‌ 
ಸುಟಿಿತರ್ಪ ನೃಪನ ಕಣ್ಣೊಣರ್ಗಳನೇನಿಟಿಸಿದವೊ ನದಿಯೊಳೊದವಿದ 
ಸುಬ್‌ಗಳ ಬಟತವ೨ಡಿದು ಸುಟ್‌ದು ಪೊಳೆವೆಳೆಮಾಂಗಳಾ (ಶಾರ್ಶೃಪಥ್ರ- ೯-೨). 
೨. ಪ, ಮ ಮುಂತಾದ ಅಕ್ಷರಗಳ ಅಡಿಯಲ್ಲಿರುವ ಒಳಸುಳಿ: ಪ, 


ಮ, ವ. _ಇಂಥವಕ್ಕೆ ಅಡಿಯಲ್ಲಿ ಅಂದರೆ ಕೆಳಗಡೆ ಒಳಸುಳಿಯುದೆ. ಈ |. 


ಕೆಳಗಡೆ ಇರುವ ಸುಳಿ “ ಹೊಕ್ಕುಳ ಸುಳಿ” ಎನಿಸುತ್ತದೆ (ಸಂಕೋರ. ೨೦೦). 
ಹೊಕ್ಕುಳಲಿ ಹೂದುಖುಬಿಡಾತ - ನಾಭಿಯಲ್ಲಿ (ಕಮಲದ) ಹೂವುಳ್ಳ 
ವನು; ಪದ್ಮನಾಭ; ವಿಷ್ಣು: ಹೆಐ?ಯ ಹೊತ್ತನ ಹೊಕ್ಕುಳಲಿ ಹೂ 
ದುಜುಬಿದಾತನ ಮಗಳಿಗಳುಪಿದ ಮೊಜ?ಯವನ ಹೆಂಡಿರನು ಬಲ್ಲೆನು ಕಂಡು 
ತಾಸು (ಕೊರಗ. ೩-೯೨). ಹೊಕ್ಕುಳ ಸೀಳು ಎ ದ, ಪ ಮುಂತಾದ 
ಅಕ್ಷರಗಳನ್ನೂ ವಂಹಾಪ್ರಾಣಗಳಾಗಿ ಬರೆಯುವಾಗ ಆ ಅಕ್ಷರಗಳ 
ಹೊಕ್ಕುಳ ಸಂಳಿಯಿಂದ ಕೆಳಗೆ ಗೆರೆ ಎಳೆ: ಡ, ದ, ಪ. _ಮುಂಂತಾದು 
ವನ್ನು ಮಹಾಪ್ರಾಣಗಳಾಗಿ ಬರೆವಾಗ "ಹೊಕ್ಕುಳ ಸುಳಿ 'ಯಿಂದ ಕೆಳಗೆ 
(ಢ. ಧ. ಫ- ಎಂಬಂತೆ) ಗೆರೆ ,ಎಳೆಯುವರಷ್ಟೆ. ಇವನ್ನು * ಹೊಕ್ಕುಳ ಸೀಳು 
ವುದು ' ಎನ್ನುತ್ತಾರೆ (ಸಂಕೋರ, ೨೦೨). ಹೊಕ್ಕುಳ ಹೂವ = ನಾಭಿಯಲ್ಲಿ 
ಹೂವಿರುವವನು ; ವಿಷ್ಣು: ಹೊಕ್ಕುಳ ಹೂವನ ರೂಹ ತೋಅದಳು 
ಪೆಣ್ಮಕ್ಕಳ ಮಂಡೆಮನಾಣಿಕಕೆ (ಕೋಶಕ. ೩೦-೨೩). ಹೊಕ್ಕುಳಾರದ ಶಿಶು. ಅದೇ 
ಹುಟ್ಟಿದ ಕೂಸು ; ಹಸುಗೂಸು: ಮಹೀಶೂರರತ್ನಸಿಂಹಾಸನದ 
ಸಮರಾಂಗಣಧರ್ಮಕ್ಕೆ ಇಂತಹ ವೀರವಿಶ್ವಾಸವನ್ನೊಪ್ಪಿಸಿ, ತವಕದ ಪ್ರತ್ಮ್ಕಾಶೆ 
ಯಿಂದ ಕುದಿಯುತ್ತಿರುವ ಕಯ್ತೂಗೊಳ್ಳದ ಮಾರಣಳಿ . . . ಸ್ತ್ರೀ |. 
ಹೊಕ್ಕುಳಾರದ ಶಿಶು! (ೆಟ್ಮಿ9. ೭೩-೦೩)- ಹೊಕ್ಕುಟ ಬುಗಟು ಎ ಉಬ್ಬಿ 
ರಂವ ನಾಭಿ : ವೃದ್ಧನಾಭಿಃ, ತುಂದಿಲಃ, ತಂಂಡಿಭಃ;-- ಈ ೩ ಹೊಕ್ಕುಬ 
ಬುಗಟುಳ್ಳವನು (2503. ೦೨೦). [ದೇ. 8 ತಮಿ. ಪೊಕ್ಕುಳ್‌, ಪೋಕಿಲ್‌; 
ಮಲ. ಪೊಕ್ಕುಳ್‌, ಪೊಕ್ಕಿಳ್‌ ; ತುಳು. ಪುವಳು, ಪುವೊಳು. ಪೂವೊಳು ; 
ಕೊಡ. ಪೊಕ್ಕಿ ; ತೆಲು. ಪೊಕ್ಕಿಲಿ ; ಕೋಲಾ. ನಾಯ್ಕಿ. ಬೊಗುರ*) 
ಪೊಕ್ಕುಟು "ಪೊಕ್ಕುಲಿಕ್‌ ' ನೋ. 


40 


ಹೊಳಪು; ಮೆರುಗು; ಪ್ರಕಾಶ: “ತೊಳಗು. ಬೆಳಗು 

ಪೊಗರ್‌, ತೊಳಪಂ, ಮಸೆ ಈ ೧೪ ಕಾಂತಿ” (ಕಸಾ. ೩8-೨೦೨) : ಪೊಗ 
ರಳವಟ್ಟು ಪೊನ್ನನೊರೆದಂತೆವೊಲಿರ್ದೊಡೆ ತಾನೆ ವೀರಲಕ್ಷ್ಮಿಗೆ ನೆಲೆ 
ಯಕ್ಕುವಿಹ ತೆಅದ ಬಾಳ್ವಿಡಿದಂ (ರೋಳೋಶ. ೦೦-೦೦೦) ; ಅಂಗಜನ ಬಾಳ 
ಪೊಗರ* ನಿಜಬಾಹುಮೂಲದಿಂ ತುಳ್ಳಿ ತುಳುಂಕಿದಳ* ಹರಿಯ ಮೇಲೆ ವೆಆಳ್‌ 
ತರಳಾಕ್ಷಿ ತೋಯಮಂ (870. ೦9-008) ಪೊಂಬಳಿ ಸಯ ಪೊಗರಂ ಗೆಲ್ವಂಗದ 
ಕಂಬುಲಲಿತಕಂಧರೆ ಮುನ್ನೆಆ್‌ದ ನವಾಂಬು ಜಲಕ್ಕನೆ ತೀವಲೈ (ಯಣ: 
0-೩). ವಿ. ಹರ್ಷ; ಉತ್ಸಾಹ; ಉಬ್ಬು: ಗಮಕಂ ಪ್ರಯೋಗಮಾ 
ಭೋಗಮಳಂಕಾರಂ ಪೊಗರ್‌ ನಯಂ ಮಿಟುಗು ಪೊದಟ್ಗಿಮರೆ ಕೊಳೆ 
ಪಂಡುವಮರಿ ದಲಮರ್ದಂ ಮುಕ್ಕುಳಿಸಿಯುಗುಟ್ವಿ ತೆಜಿನಂ ವೋಲ್ವಳ* 
(ಅಂತ್ರ, ೩-೦೬); ದನಿಯ ಪೊಗರ* ಮನೋಭವನ ಬಾಳ್ವೊಗರಂತಿರೆ. . . 
ವನಚರಿ ಪಾಡಿದಳ್‌ ಮಧುರಗೀತಿಗಳು (66: 6-49); - ವೊಗರಿಂಪು 
ನುಣ್ಣು ಪೆಂಪಿನ ಸೊಗಸಿನ . . . ಚೆಲ್ವ ಕಾವ್ಯದ ಬಗೆಯಜ್‌ಯದ ಪುಚ್ಚೆ 
ಗುನ್ನಿ ಕೂಗಿದೊಡಳ್ಳೇಂ (ಹಟ್ಮೂಕ. ೦-06), ಪೊಗರು ; ೧. “ಪೊಗರೆನಲೈ 
ಕಾಂತಿಯಕ್ಕುಂ” (ಕರರ, ೭೨) ; ಧುರದೊಳರುಹದ್ದಾಸರಾಯನ ವರ 
ಕೃಪಾಣದ ಪೊಗರು ಪೊಗರಿಲ್ಲರಿನೃಪಾಲರ ಶಿರವನೊಡೆವೊಯಿದೆತ್ತೆ 
(ಸಾಳ್ಮಳಾ- ೨-೨೩) : ಮೊಗಮುಂ ವಮೆಯ್ಕುಂ ಪೊಗರುಂ ಮಿಗೆ ಸೊಗಸಂ 
ಪಡೆಯೆ (860. ೩-೦): ಮೂಡಲಿದೆ ಹೊಸಚಿಗುರು ಮೂಡಲಿದೆ ಹೊಸ 
ಪೊಗರು (ಅರಳು: ೪06-3). ೩. ಬಿಂಕ; ಗರ್ವ; ಸೊಕ್ಕು: ಹೈಹಯಾತ್ಮಜ 
ನೈದೆ ನಗರಮಂ ಪೊರಮಟ್ಟು ಚತುರಂಗಬಲವೆರಸಿ ಪೊಗರಿನಿಂದೈತರು 
ತಲಿರೆ (ಶರಕು- 0೦-90; ಮುಂದಕೆ ವಿಗಡಿಸುವ ದುಯವನು ತಿಳಿಯದೆ 
ಪೊಗರಿನಿಂ ದುರ್ನೀತಿಗೆಳಸಿದ ಪೂರ್ಥನು (ಕಳೋಗಯ. ೦೬-೬೦) ಮಿತ್ತುವಿನ 
ಕೋರೆದಾಡೆಯ ಪೊಗರಿಗಂಜದೆದೆಯು . . . ಕಂಗೆಟ್ಟು ಮಮ್ಮಲನೆ 
ಮರುಗುತಿಹುದು! («ಕುಕಾ. ೨೨೨). ಹೊಗರ್‌ : ೧. ಉರವಣಿಸಿ 
ತಮ್ಮುನಟಾಗಂಂ ಧುರದೊಳಿದೆಂದಂಜಿ ಹೊಗರ ನೆವದಿಂ ರಿಪುಭೂಪರ 
ನೊಸಲಕ್ಕರಮಿರ್ಪುವು ನೆರೆದು ಶರಣ್ಣೊಕ್ಕಿಳಾಧಿಪನ ಕೂರಸಿಯೊಳ 
(ಕರಶು. ೭-೩೦); ನಳಿತೋಳ ಮೊದಲು ಹೊಗರಂ ಕಅ್‌ಯೆ ಕಡೆಗಣ್ಣ 
ತೊಳಪ ಮಿಂಚಂ ಕೆದಲ್‌ (ಕಕಾ- ೩-30) ; ಹೂಮೊಗ್ಗೆಗಳ ಹೊದಜಾನ 
ಹೊಗರ' ಹೊಸದೇಸಿಯಲಿ ಯುದ್ಧೋನ್ಮತ್ತ ನನುವಾದ (ತೊರಣಾ - 


೬೨೪೨೬). ಹೊಗರ್ಕು : ೧. ಲಲಿತವಿದ್ರುಮಲತಾವಿಭ್ರಮೋಪಮ 


ಪೊಗರಂಬು 


ಜಟಾವಲಿ ಹೊಗರನುಗುಳ್ವ ರುದ್ರಾಕ್ಷವಾಾಲುಜಾಲ (ಕದ್ದ: ೨-೩೦); 
ಹೊಗರನುಗುಳುವ ಹೊಸಮಸೆಯ ಕೋಲುಗಳ ಕವಿಸಿದನು (ಕುನ್ಕಾಳೆ. 
೪-94); ಕಾಸಿದಂತೆ ಕಾಂಚನದ ಹೊಗರು ಅಧಿಕವಲ್ಲದೆ ? (ಊರಾ. ಬಿ. 
ಪಿ. ಬಾಹುಸತ್ವದ ಹೊಗರು ಹೋಗದು ಮನದ ಪಾತಿಯ ತೆಗಹು 
ತಗ್ಗದೂ ಹೊಕ್ಕು ತಿವಿದಾಡಿದರು ಬೇಸಅದೆ (ಕುಪ್ಶಾಸ- ೨-೦೦೦) - 
೪. ಹೆಚ್ಚಳ; ಆಧಿಕ್ಕ: ಭುಜಪ್ರತಾವದ ಹೊಗರು ಹೊಸ ಪರಿಯೆನುತ 
ರಿಪುಗಳ ಹೊಗಳುಕಿರೆ (ಕುಲ್ಮಾರ್ರೋ' ೫-೩೬); ಜಗದುಸುರಂ ಪಸರಿಸಿತು 
ಹರುಷದ ಹೊಗರು ಮಸಗಿತು ೦ಿಪುನ್ಮಪರ (ಕುಪ್ಮಾಕ್ರೋ. ೦೯-೩೦) 
೫. (ಆಲಂ) ಮಂಕು : ಮೇಲುಮಂಸುಕಿನ ಹೊತ್ತ ದುಗುಡದ ಹೊಗರ 
ಹೊಗೆಮೊಗದ ತಾಳಿಗೆಯ ನಿರ್ದವದ . . . ನೃವಾೂಲ ಹೊಕ್ಕನು ನಡು 
ವಿರುಳು ನಿಜರಾಜಮಂದಿರವ (ಕುವ್ಮಾಸ. 03-0). 
(ದೇ.8 ತವಿ:. ಮುಲ. ಪುಕರ", ತೆಲು. ಪೊಗರು, ಪೊವರು] 

ಪೊಗರಂಬು, ಹೊಗರಂಬು (ನಾ). (ಸಾಣೆ ಹಿಡಿದ) ಹೊಳೆಯುವ 
ಬಾಣ; ಹರಿತವಾದ ಸರಳಂ : ಹರಿಯೆರ್ದೆಯೊಳುವುನಿಯ ನುಡಿಯು 
ಮಂಗಜನ ಪೊಳಪರಲ ಹೊಸಮಸೆಯ ಪೋಣಾ)ಂ- ಹೊ]ಗರಂಬುಗಳು 
ಮೊಡನೊಡನೆ ಭರದಿ ನೆಲೆಗೊಂಡುವು (ಸಾಳ್ಮರಾ- ೨೪-೨೨). ಹೊಗರಂಬು : 
ತಳಿತ ಹೊಗರಿನ ಬಾಯಿಧಾರಿಯ . . . ಹಂಗನ ಗಜಿಯ ಬಿಗುಹಿನ 
ಹಿಳುಕುಗಳ ಹೊಗರಂಬು ಕವಿದವು (ಕುವಾರ್ರೋ- 8-೦೩) ; ಹೊಡಕರಿಸಿ 
ಹೊಗರಂಬು ಹೊಕ್ಕುವು ಕೊಡಹಿದರು ಕೊಬ್ಬಿದ ವಿರೋಧಿಗಳೊಡಲ 
ಬಗೆದುವು ಚಿಗಿಯೆ ನೆತ್ತರ ಧಾರೆ ದೆಸೆದೆಸೆಗೆ (ಉತ್ತರಾ. ೭-೩೪)- 

[ಸಪೊಗರ್‌ + ಅಂಬು] 

ಪೊಗರಲಗು, ಹೊಗರಲಗು (ನಾ). (ಕತ್ತಿ, ಖಡ್ಗ ಮೊದಲಾದುವುಗಳ) 
ಹೊಳೆಯುವ ಅಲಗು,-ಬಾಯಿ : ಬಗೆಯೆ ನಿಜದೇಹದನ್ನರ್‌ 
ಏಗನಾಯಕರಟ್‌ದೊಡುರ್ಕುಗೆಟ್ಟನೆ  ಮುನ್ನಿಂ ಮಿಗೆ ₹ಡುಗೂರ್ಪಂ 
ತಳೆದಂ ಪೊ[ಶಾಕಾಂ. ಹೊ]ಗರಲಗಂ ಪಆ೨ಯೆ ಮಸೆದವೋಲ್‌ ಹಯಕಂಠಂ 
(ನರಫು: 6-8೬೩). ಹೊಗರಲಗು : ಹಿಪ್ಪೆಗರ ಹರೆಗಡಿದು ಹೊಗರಲ 
ಗೊಪ್ಪಿದವು. ಕರುಳುಗಳ ನಿಮಿಷದೊಳೊಪ್ಪಗೆಡಿಸಿದವರಿಕದಂಬವನೀತ 
ನಂಬುಗಳು (ಕುವ್ಶಾರ್ರೋ. ೨-8೩) ; ಮೈಯೊಳಗೆ ಹೊಚ್ಚಿದವು ಹೊಗರಲಗು 
ಮುಚ್ಚಿದವು ನೆಣಎಸೆಯನು (8 ಅಧಾ. 0೩-06) - [ಪೊಗರ*  ಅಲಗ್ಗ] 

ಪೊಗರಳಿ, ಹೊಗರಳಿ (ಕಿ ) ` ಕಾಂತಿಗುಂದು ; ಕಾಂತಿಹೀನವಾಗಂ : 
ಅವನಿಪರ ಮುಖಂ ಪೊಗೆ ಸುತ್ತಿದ ಪೊಂಗನ್ನಡಿಯಂದದಿ ಪೊಗರಳಿದುವು 
ಪೊಗಸಿನ ಚಂದ್ರಂಬೆೊಲ್‌ (8ಯಕಾ. ೬-೦). ಹೊಗರಳಿ : ಒಗೆದ ಚಿಂತೆಯ 
ಹೊಗರಳಿದ ಮೊಗದ ಮೆಯ್ದೆಗೆದ ಮಾತಿನ ಬಲವೆರಸು ದುಗುಡದಿಂ 
ಬಂದು ಪೊಕ್ಕನು ಬೀಡ ಬಲ್ಲಾಳ ಬಿಗುವುಗಂಂದಿದ ಬಿಂಕದೊಳು (ಕಾಸಾ: 
೮೩-೦೩೩). [ಪೊಗರ್‌ 4 ಅಳಿ, ( ಆಅಲ್ಕ್ಮಿ)] 

ಪೊಗರಾನ್‌, ಹೊಗರಾನ್‌ (ಕ್ರಿ). ಕಾಂತಿಯನ್ನು ಹೊಂದು ; ಥಳ 
ಥಳಿಸು ; ಪುಂಖದ ಪೊಳೆಪುರ್ವೆ ಮಂುಮ್ಮೊನೆಯ ಕೆಂಗಿಡಿ ಸಾಲಿಡೆ ರೂಢಿ 
ಸುತ್ತೆ ಪಿಂಗದೆ ಪೊಗರಾಂತ ಕೂರ್ಗಣೆಗಳೇಂ ಪರಿತಂದುವೊ ಪಾಂಡು 
ಪುತ್ರನಾ (ಕಂಕು. ೪-೪೨). ಹೊಗರಾನ್‌ : ಹೊಗರಾಂತ ಹೊಸ 
ಹೊನ್ನ ರಸ ಕಾಯ್ದಿರೆ ಕಂಡು ಸೆಗಣಿಯೊಳೆಆಕವಂತೆ ಮೊಅದಿ ಮೃಗಮದ 
ಗೆಂಧಿಯರ್‌  ಗೋಮಯದಿಂ ವ:ುದ್ದುಮಗನ ದೇಹವ ಸಾರ್ಚಿದರು 
(ಮೋಹಕ. ೦೬-೨೦)- [ಪೊಗರ* 4. ಆನ್‌] 

ಪೊಗರಿ (ನು). [ಜೈನ] ಮುನಿಗಳ ಒಂದು ಸಂಘದ ಹೆಸರು ; ಗಚ್ಛ 
ಗಳಲ್ಲಿ ಒಂದಂ: ಗಛ್ಳೇ(ಚ್ಛ್ರೆ)ಶು ತುಛ್ಭೇ(ಚ್ಛೇ)ಪಿ ಪೊಗರ್ಯ್ಯಭಿಖ್ಯೇ 
ಸಂಸ್ಮೂಯಮಾನೊ : ಮುನಿರಾರ್ಜ(ರ್ಯ್ಯ) ಸೇನಃ (as. ೫12, 
3೬೨-೧೪ ;' 3084) ; ಜಿನಧರ್ಮಕ್ಕೆ ಮೂಲವಾದ ಮೂಲಸಂಘದಲ್ಲಿ 


೫೮೯೨ 


೩0 


೩೮6 


ಪೊಗರೇಜು 


ಪ್ರಸಿದ್ಧವಾದುದು ಸೇನಗಣ; ಅದರಲ್ಲಿ ಪ್ರಸಿದ್ಧವಾದುದು ವೊಗರಿಗಚ್ಛ 
(ಕಳ) ಆ. ೮೬ ಅಕಿ). [?) 

ಪೊಗರಿಗೆಟಕಿ (ನಾ). ಒಂದು ಊರಿನ ಹೆಸರು : ತಳವನಪುರದೊಳ್‌ ತಳ 
ಎತ್ತಿಯ ಮಣ್ಣ್‌ ಪೊಗರಿಗೆಟಕಯೊಳ ಪನ್ನಿರ್ಕಣ್ಣುಗಂ ಮನೋಹರಂ 
ದತ್ತಂ (ಎಳ. 1, ೦-೨೦ ; ಸು. 9ನೆಯ ಕಠ). 

[೧ ಇದು "ಪೊಗರಿಗೆಆ್‌" ಎಂಬುದರ ಅಪಲಿಖತವಿರಬಹುದು] 

ಪೊಗರಿಡಿ (ಕ್ರಿ). ಕಾಂತಿಯಿಂದ ತುಂಬಿರಂ : ಪಡೆಯನುಜಕಿ ಕೊಂದುವು 
ಶರಧಿಭವನಭವನ ಪೊಗರಿಡಿದಂಬುಗಳ್ಳಳಯಶತಕೋಟಿ ಶತಕೋಟಿಯಂ 
ಪೋಲ್ತು ಸಂಗರದೊಳು (ಕೈಬಳಾ. ೨೨-೨೦). [ಪೊಗರ್‌ 4 ಇಡಿ] 

ಪೊಗರಿಳಿಸು "ಪೊಗರಿಟ್‌ಸು'” ನೋ. 

ಪೊಗರಿಟ೨ಸು, ಪೊಗರಿಳಿಸು (ಕಿ) - ಗರ್ವವನ್ನು ಕುಗ್ಗಿಸು ; ಅಹಂಕಾರ 
ವನ್ನು ಹೋಗಲಾಡಿಸು : ಸೊಕ್ಕಿಳಿಸು: ಜಯಲಕ್ಷ್ಮಿಯ ನಯ 
ನೋತ್ಚಲಮಯುಖಮೆನೆ ತಾನೆ ಬಂದು .ಕರಕಿಸಲಯಕಾಂತಿಯಿನೇಂ 
ರಾಗಂಬೆತ್ತುದೊ ಜಯಾಹಿ ಪೊಗರಿಬಾಸೆ ಕಿಸುರ ಮಸಿಯಕ್ಕರಮಂ 
(ಶಂಉನೂ- ೯-30). ಪೊಗರಿಳಿಸು : ಯಾರಾದರೂ ಆ ಜಂಬಗಾರನ 
ಪೊಗರಿಳಿಸಬೇಕು (6). [ ಪೊಗರ್‌ 4 ಇಬಾಸು ] 

ಪೊಗರು ' ಪೊಗರ್‌ ” ನೋ. 

ಪೊಗರುಗು, ಹೊಗರುಗು (ಕ್ರಿ). ಚೆಲುವು ಹೊರಸೂಸು ; ಕಾಂತಿಯು 
ಹೊರಚೆಲ್ಲು: ನಾಡೆ ಕಡುಚೆಲ್ವು ಮಿಕ್ಕು ಪೊಗರುಗುವ ಹೊಂಬಣ್ಣ 
ಮೊಲೆಯಾಯತದ ಸೆಕ್ಕುಂದುಜುಂಬಿನ ... ಪೆಣ್ಮಕ್ಕಳೆಯ್ತಂದರೊಸೆದು 
(ಕರ್ಮಕಾ. ೩-೬೭) ; ಪಲ್ಲವಾಧರ ದಂತ (ಕುಚ ಪೊಗರುಗುವ) ಧಮ್ಮಿಲ್ಲದೆ 
ಮೆಣಸಿವ ಹೆಣ್ಣುಗಳು ಫುಲ್ಲದಳಾಕ್ಷಗೆ ಪೊಸವೇಟ ಪುಟ್ಟುವಂತೆಲ್ಲರಿಬ್ಬಗೆ 
ಯಾದರಾಗ (ಮೋಹಕ, 09-೬೩) ; ಪೊಗರುಗುವ ಕಣೆಗಳ್‌ ಸಾರ್ತರ್ಪುದಂ 
ಕಾಣುತೆ ರಾಘವಂ ಪಡಿಸರಳಂ ತುಡುತೆ ಬಿಡದೋರೊಂದು ಪಗೆಗೋಲಂ 
ನಡುದಾರಿಯೊಳೆ ಇರ್ಕಡಿಗೆಯ್ವಂ (ಆರ್ಕುತ. ೯೨೨೦). ಹೊಗರುಗು : 
ಹೊಗರು[ಕಾಕಾಂ. ರೊ]ಗುವ ಹೊಸ ಕಣೆಯ ದಡ್ಡಿಯ ಬಿಗಿದನೆಡಬಲ 
ನಿದಿರಿನಲಿ ಸೆಗಳಿಗೆಯ ಸಸಿಯಂತಾಯ್ತುು ಕೌರವಸೇನೆ ನಿಮಿಷದಲಿ (ಕುವ್ಕಾರಿ. 
೭-೩೨) ; ಹೊಗರುಗುವಂಗೋಪಾಂಗ ವಕ್ಷದೊಳು ಪೊಂಬೊಗರಿಯಂತಿರ್ಪ 
ನುಣ್ಮೊಲೆಯ ದೃಗುಯುಗಳದಿ ನೋಡಿ ಹೆಆಹಿಂಗಲಾಜದೆ ಮಂಗುಳೆಂಬ 
ನಮಂರ್ದಪ್ವಿದನು (ಲೋಹತ, ೧೯-6೨) - [ಪೊಗರ* -- ಉಗ್ಗು] 

ಪೊಗರುವೆಯ (ಕ್ರಿ). ಗರ್ವಪಡು; ಬೀಗು ; ಹೆವೆಒಪಡು : ಗದ್ದೆಯ 
ಗೊರವನೊಳ್‌ ಕಡಿದಾಡಿ ಪೊಗರುವೆತ್ತಿದ್ದೆ ನೀ ರೂರಂಗದೆೊಳಗೆ ಬಿದ್ದೆಯ 
ನನ್ನ ಬಾಧೆಗೆ ಕೃಷ್ಣ ಕರೆ ನಿನ್ನ ದೊದ್ದೆಯ ನಿಲಲೊಬ್ಬಗರಿದು (ಕೋಡತ. 

[ಪೊಗರು ( ಎಪೊಗರ್‌) 4 ಪೆಜ್ಮು) 

ಪೊಗರೆ (ನಾ)- ಪೊಟರೆ; ಬಿರುಕು; ಹೋರು : ಕಲ್ಲ ಪೊಗರೆಯೊಳಿಟ್ಟ 
ಕಾರ್ಮುಗಿಲ ಮೊಟ್ಟೆಗಳ" ತಾಮೆನಿಸಿ ಪರ್ಬದುವು ಪೆರ್ಜೇನ ಪಟ್ಟು ಗಳ್‌ 
೬. ೬. * ಪೊಕ್ಕು ಕುಕ್ಕಿಜ್‌ಸಿ ಹೋಂಪಿಸಿ ಕಲ್ಲ ಪೊಗರೆಯಂ -ನೆಮ್ಮಿ ಪುಲಿ 
ಸಮಣದುವು ಕಟವಾಯ ಸವಿಗಳೆಂ (ಅನಂಫು. ೯-೦೬ ರಗಳೆ). 

ಪೊಗರೇರು " ಪೊಗರೇಮಿ” ನೋ. 

ಪೊಗರೇಜಟು, ಪೊಗರೇರು, ಹೊಗರೇರು. ಹೊಗರೇಜ*, ಹೊಗರೇಟು 
(ಕ್ರಿ). ೧. ಕಾಂತಿಯಂಕ್ಕು; ಸೊಬಗು ಹೆಚ್ಚಾಗು : ಪೊಂಗುವ 
ಪೊಣವಾಅಜನಿನ ವೊಗರೇಟುವ ಪೊಂಗೊಡಮೊಲೆಯ ಸೋರ್ಮುಡಿಯ 
ಉಂಗುರವಿಡಿನಡುವಿನ ನಿಡುಗಣ್ಣ ಲತಾಂಗಿಯರೆಸೆದರಂದಲ್ಲಿ (408ಸಾಂ. 
೨೮-೩೩); ಆಲಿಗಳರಲಳ್ಲುವಸು ಪಸರಿಸಿತೊಡಲೊಳಗೆಸೆದುದಾ ಲಲಿತಮುಖ 
ಕಎಂತಿ ಪೊಗರೇಜನಿತೆವಯವಂ ಪವಣಿಗೆಯೊಪ್ಪೆ 


ಪುರುಳು (0°. 9-೬). 


೪೦-೦೪) - 


(ಕ್ಕ ಬರಾ. ೨೪-೬೬); 
ವೊಗರೆ :ಅಕಿಯಂಗವಿಸೆಯಲಂಕಾರಗಳು 


ಪೊಗರೇಟುಾ್‌ 


ಹ ಹರ್ಷಗೊಳ್ಳು; ಉಬ್ಬು; ಉತ್ಸಾ ಹಪಡು : ಸುರರುಂ, ಕಿನ್ನರರುಂ, 
ನರರುಂ, ವಾನರರೆಂ ಪೊಗರೇಲ ಕಳಿವೆರ್ಚಿದರ್‌ (ಉಾನತಿಕ್ಕ. ೦೦೪-೯). 
ಪೊಗರೇರು : ೩. ಗರ್ವವು ಹೆಚ್ಚಾಗು; ಸೊಕ್ಕು :  ಈಖೇಚೆಗೆ 
ತುಂಬಾ ಪೊಗಶೇರಿರುವುದರಿಂದಲೇ ಈತ ಹೀಗಾಡುವುದು (6). 
ಹೊಗರೇರು : ೧. ಗಿಡಬಳ್ಳಿ ಚಿಗುರಿಡಲು ಹೊಗರೇರಿ ಹೂಬಿಡಲು 
ನತ್ತಿಡಲು ಮುತ್ತಿಡಲು ತುಂಬಿ ಬಹವು (ಕಾಶೀ. ೨೦-೪೦೪); ಉಡಿಗೆ 
ತೊಡಿಗೆಗಳಿಂದ ಹೊಗರೇರಿದ ರಾವುತನು ಅಂಗಳಕ್ಕಿಳಿಯುತ್ತಿದ್ದನು 
(ಕರಾ, 1, ೪%). ಹೊಗರೇಆ* : ೧. ಹೊಗರೇರ್ವ ಹೊಂಬಣ್ಣ 
ಮುಖದೊಳು ಮುಖವಿಟ್ಟ ಸುಗುಣಿ (850. 0೬೯-6೨೩. ಹೊಗರೇಜು : 
೧. ಮಾಜಬಾರದು ಪ್ರಾಬ್ಲವಶನೆಂದವಳಿಗೆ ಮಾಜುತ್ತರಗೊಟ್ಟು ನಗುತ 
ನೂಜಕಿಲೆಗಣ್ಣ ರುಕ್ಮಿಣಿಗೊಡರ್ಚಿದ ಹೊಗರೇುವ ಗರ್ಭೋತ್ಸವವ 
(ಕೋಜತ. 9-೬೬) ; ಹೊಮ್ಮಿದ ಮೊಲೆ ಹೊಗರೇಣದ ಜೌವನವೊಮ್ಮಾಅು 
ಜಡೆಯ ಸೊಬಗಿನ ಉಮ್ಮತ್ತೂರು ಗೌರಾಜಿ ಚಿತ್ತಿನಿ ಬಲುಸುಮ್ಮಾನ 
ದೊಳ್ಳೆದಿದಳು (೪050. ೨0-೩೬). ೨. ಕೇಶವನಾತ್ಮಸಂಭವಸೂನು ವೀರಾ 
ವೇಶದಿ ಹೊಗರೇಲುತಿರಲುೂ ಆ ಸಮಯದಿ ಚಿತ್ರಲೇಖೆ ನಿರ್ಮಿಸಿದಳು 
ಭಾಸುರರಣಯಂತ್ರ ಮಣಿಯೆ (ಮೋಹಕ. ೩೩-೩6). ೪. ಉದ್ದೀಪನ 
ಹೊಂದು ; ಅಧಿಕವಾಗು ; ಹೆಚ್ಚಾಗು: ಮನದ ಖತಿ ಹೊಗರೇಜಕಿ 
ದುಶ್ಶಾಸನನ ಮಗನಿದಿರಾಗಿ ಖಡ:ಗದ ಮೊನೆಯ ಚೊರಿಸಿ . . - ತನಗೆ 
ಮೃತ್ಕುವ ಕರೆವವೋಲರ್ಜುನೆಕಂಮಾರನ ₹ರೆದು ಹಳಚಿದನು (ಕುವ್ಮಾಕ್ರೋ. 
೩-೩೭). [ವೊಗರ* 4 ಏಜ್ಮು (ಏಜ್‌) ] 
ಪೊಗರೇಟ್‌. ಹೊಗರೇಳ್‌, ಹೊಗರೇಳು (ಕ್ರಿ). ೧- ಕಾಂತಿಯನ್ನು 
ಸೂಸು ; ತೇಜಸ್ಸನ್ನು ಬೀರು: ಸಮಸಂದಾ ಮಲಯಜ ಕುಂಕುಮ 
ಕಸ್ತೂರೀಜಲಾರ್ದ್ವತನುತಿತಿಯಿಂ ತತ್ತ ಕೈವುದಾಜನಮೆಸೆದುದು ರತಿರಮಣನ 
ಪೊಗರೆಟ್ಧ ಕುಸುಮಶರಸವಿತಿಯವೊ:ಲ್‌ (ಕುಸುರಹಿ. 8-0೬0). 
ಹೊಗರೇಳ್‌ : ೧. ಅಗುರು ಕುಂಕುಮ ವಪಚ್ಚೆಗಪ್ಪುರ ಪನ್ನೀರು 
ಮೃಗನಾಭಿ ಮುಖ್ಯಲೇಪನದಿ ತಿಗುರನಿಕ್ಕಿದರೂಳಿಯರು ಸತ್ಕುವರಿಯ 
ಹೊಗರೇಳ್ವ ಹೊಂಬಣ್ಣಮೆಯ್ಗೆ (ಕೋಶತ. ೨೩-9೨). ಹೊಗರೇಳು : 
೧. ಮುಗಿಲ ಮುಟ್ಟುವ ಕೋಟಿಯ ತೆನೆಯೆಡೆಯೆಡೆ ಹೊಗರೆದ್ದ ದಸಿ 
ಮೊನೆ ಶೂಲ ರುಗರುುಗಿಸುವ ಹೇರಿಟ್ಟಿ ಮರುಳುಗೈಗಳುಗುಳುತಿರ್ದುವು 
ಕೆಂಗಿಡಿಗಳ (ಕಂಠಏ. ೦೦-೦೩೦): ವಿ. ಉಬ್ಬು ; ಸಂತೋಷಪಡು : 
ನೆಗಹಿ ಪುಳಕಾಂಬುಗಳ ಲೋಚನ ಬಿಗಿದು ಹೊಗರೆದ್ದಾಗ ಹಿಮ್ಮಡಿಗೊಗುವ 
ಕೇಶದ ಬಾಲೆ ಭಾವಿಸಿ ನೆನೆದಳಚ್ಚುತನ 
ಬಲಸಂಘಾತಕಭಯವನಿಳ್ತಾ ಬಾಣವ್ರಾತವನು ಹೊದೆಗೆದಜಸ ಹೊಸ 
ಹೊಗರೆದ್ದನಡಿಗಡಿಗೆ (ಕುನ್ಮಾಳೆ. ೧-3): ೩. ಉದ್ದೀಪನಗೊಳ್ಳು ; 
ಹೆಚ್ಚಾಗು : ಅಧಿಕವಾಗು : ಹೃದಯದಲಿ ಹೊಗರೆದ್ದುದುರಿ ಬಳಿಕಾ 
ದಶಾನನನ (ಕೂರರಾ. ೩-೭-೦೩) ; ಬೊಬ್ಬಿರಿಯೆ ವೀರಧ್ವನಿಯಿಂದ. ತರು 
ಗಿರಿ ಹಬ್ಬಿ ಮುಂಚೂಣಿ ಉರಿ ಹೊಗರೆದ್ದು ಸುತ್ತೆ (0ರಾಕ್ಕ. ೬೩-8). 
[ಪೊಗರ್‌ + ಏಟ್‌,] 
ಪೊಗರೊಗು, ಹೊಗರೊಗು (ಕ್ರಿ). ೧. ಕಾಂತಿಯನ್ನು ಹೊರ 
ಸೂಸು. ಚೆಲ್ಲು : ಮುಗುಡೆಯೊರ್ವಳು ನೀರನೆಅಕಿವುತ ಪಥೀನ 
ಪೊಗರೊಗುತಿರ್ದ ಪಲ್ಲುಗಳ ಸೊಗಸುವ ದಾಡಿವಮಬಿತ್ತೆಂದು ಶುಕನಿಗೆ 
ಮಿಗೆ ತೋಟ ನಗುವರಬಲೆಯ (ಕರತ: ೦-೬೦) ; ಗಗನವಡರ್ದ 
ಸೌಧಂಗಳ ಮರೀಚಿಯಿಂ ಪೊಗರೊಣಾಕಾಂ. ರು]ಗುವ ಪೊಚ್ಚಪೊಸ ಪೊನ್ನ 
ಕೋಂಟೆಗಳ ಕಾಂತಿಗಳ್ಳಿದೆ ಮುಸುಕಿಕೊಂಡೆಸಿದಿರ್ದುವರ್ಜುನನ ಕಣ್ಣೆ 
ಕೌತುಕಮಾಗಲು (ಕೈಬಳಾ. ೧೬-೬): ವಿ. ಹೆಚ್ಚಾಗು ; ಅಧಿಕವಾಗು : 
ವೊಗರೊಗುವ ಕಟ್ತಿಲೆಗೆ ಕಣ್ಗಳಂ ಮುಚ್ಚು ತಂ (ಉದ uU. 00-03೬). 


(ಕುವ್ಮಾಳ. ಓಂಇ. ೦೭-೨೩) ; 


೫೮೯೩ 


ಪೊಗರೊಗೆ (ಕ್ರಿ). ಕಾಂತಿಯು ಸೂಸು; 


10. 


ಪೊಗೆರ್ವಡು 
ಹೊಗರೊಗು : ೧. ಹೊಗರೊಗುವ ಸೂನಿಗೆಯ ಸುಪತಾಕೆಗಳ 
ಸಿಂಧದ ಹೊಳೆವ ಹೊಂಗಂಬುಗೆಯ . . . ಅಗಿವ ಚೀತ್ಕಾರೆದ 
ಛಡಾಳದ ವಿಗಡ ರಥಿಕರ ರಹಿಯ ರಥವಾಜಿಗಳ- ನೋಡೈ 
ಪಾರ್ಥ (ಕುತಠ್ಶಾಳೀ. ೩-ಂ) ;: ಹೊಗರೊಗುವ ದಾಡೆಗಳ ದಳ್ಳಿಸುವ 
ಗಡುಮೋಹಜ ಕೆಯ ಕೆಂಪಡರ್ದ ವಿಸಾಸೆಗಳ ಕೆಂಗಣ್ಣುಗಳ ಮುಪ್ಪರಿ 


ಗೊಂಡ ಹುಬ್ಬುಗಳ ಸ 


೬-೦೩-೬). 


- * ರಕ್ಕ ಸರೀಕ್ಷಿಸಿ ನುಡಿದನಸುರೇಂದ್ರೆ (ಕೊಕಣ: 
[ಪೊಗಂ್‌-ಒಗು) 

ಪ್ರಕಾಶವು ಹೊಮ್ಮು : 

ಕಾಮಿನಿಯ ನಿಡುಜಡೆ ರಂಜಿಸಿದುದು ಪೊಗರೊಗೆಯೆ ವಿಜೃಂಭಿಸುವಂಗಜ 

ನೃಪನ ಮಸೆದ ಸುರಗಿಯ ಪಾಂಗಿಂ (ಉರ್ಮಿ. ೯-೦೧೩). 

(ಪೊಗರ್‌ + ಒಗ್ಗೆ) 


Wir. ಹೊಗರಂಗಣ್ಣು (ನಾ). ಹೊಳಪಿನಿಂದ ಕೂಡಿದ ಕಣ್ಣು: 


ಪೊಗರ್ಗಣೆ, ಹೊಗರುಗಣಿ (ನಾ). 


ಕಾಂತಿಯುಕ್ತವಾದ ಕಣ್ಣು: ಪೊಗರ್ಗಣ್ಣ ಳ ಪೊಳೆವಲರ್ಗಣ್ಗಳ ಬೆಳತಿಗೆ 
ಗಣ್ಣಳ ಬೆಳರ್ದಾಮರೆಗಣ್ಣಳ ಸೊಗಯಿಪ ಸೊರ್ಕುಂಗಣ್ಣಳ ಸುದತಿಯ 
ರೀಕ್ಷಿಸಿದರ ನೃಪನ (ಯಾ, ೨0-89). ಹೊಗರುಗಣ್ಣು : ಹೊಗರು 
ಗಣ್ಣು » ನಿಗುರಿದ ಕಿವಿ ಹಗುರುಮೈಯ್ಯ ಚಿಗುರೆಯಂ ಎರಡೆ ದಿವಸ ಕೂಡಿ, 
ಬೇಡಿ ತಿಗುರಳಿದಿತು ಚಿಗುರೊಲು (2೩ರ: ೨೬-೦). [ವೊಗರ"* 4 ಕರ್ಣ) 
ಕಾಂತಿಯುಕ್ತ ವಾದ ಬಾಣ: 
ಹೊಳಪಿನಿಂದ ಕೂಡಿದ ಸರಳು : ಉಬ್ಬಿದುದು ಮೈ ರೋಷದಿಂದೆ 
ಗಂಟಿಕ್ಕಿದುವು ಪುಬ್ಬುಗಳ್ಳಛ್ರು ವಾಹುಗೆ ತೆಗೆತೆಗೆದಿಸುತೆ ಬೊಬ್ಬಿಆ್‌ದನನು 
ಸಾಲ್ವನಂ ಮುಸುಕಿದುವು ಕೋಟಿಸಂಖ್ಯೆಯ ಪೊಗರ್ಗಣೆಗಳು (ಕ ಬರಾ. 
೨೨-೦೦). ಹೊಗರುಗಣೆ : ಫೃತಲೇಪನದ ಬಂಧದ ಹೊಗರುಗಣೆ 
ಹೂಳಿದುವು ಗುರುಸುತನ)ಬಿನಂಬುಧಿಯ (ಕುವ್ಕಾಕ. ೩-೩). 
[ಪೊಗರ* -. ಕಣೆ] 


ಪೊಗರ್ತೆ "ಪೊಗಟ್‌: ನೋ. 


ಪೊಗರ್ತೆವಡೆ ಪೊಗಟ್ಸಿವಡೆ' ನೋ. 
ಪೊಗರ್ತೆವೆಆು :ಪೊಗಟೆೆವೆಜಿಂ' ನೋ. 
ಪೊಗರ್ವಟ್ಟು (ನಾ). ಕಾಂತಿಯ ವೃತ್ತ,-ಬಿಂಬ; ಶೋಭೆಯ ಮಂಡಲ: 


890 


38 | ಪೊಗರ್ವಟ್ಟೆ 


ಪೊಗರ್ವಟ್ಬಿನತನುಬಾಣದ ಪೊಗರಂ ನುಣ್ಣೊಗರೊಳಿಟಿಸಿ ನೋಡಿದ 
ಕಣ್ಣುಣ್ಣುಗುಮೆನಿಪ ನುಣ್ಣಿನಿಂದೇಂ ಸೊಗಯಿಸುವುವೊ ಬಾಹುಮೂಖಲಮಾ 
ಕಾಮಿನಿಯಾ (ಕಂಠಿ. ೩-09); ಸಿಡಿಲ್ಲುಗುತುದುವು ಪುಷ್ಪಸಾಯಕಂಗಳ 
ಪೊಗರ್ವಟ್ಟು ಚಂದ್ರಿಕೆಯ ಬಿಟಕ್ಕಿಳಮಿಂಚಿನ ತತ್ತಿ ತಾರಕಂಗಳ ಮಜ? 
ಯೆಂಬ ವಾರಿಧರವುರಣವೇಣುವರಾಹವಶಾಕ್ಷಿಕಂ (ಗಂ. ೦೬-೨೪) - 
[ಪೊಗರ್‌ -. ಬಟ್ಟು) 
(ನಾ). ಹೊಳಪಿನಿಂದ ಕೂಡಿದ ಬಟ್ಟೆ,--ವಸ್ವ: 
ರಾಂತಕ್ಕೆ - ಕುಳಿರ್ಗಾಳಿ, ಬೆಳರ್ಗೆಂಪು . . . ಪೊಗರ್ವಟ್ಟೆ; ಬೆಮುವಕನಿ, 
ಅಲರ್ಜೊಂಪಂ, ಕದಿರ್ಜೊನ್ನಂ (ಕಠುರ. ೪೩ ಶ್ರಯೋ); ತಳಿರ್ಗೆಂಪು, 
ಬೆಳರ್ಗೆಂಪು . . . ಪೊಗರ್ವಟ್ಟೆ (ಕಲ್ಮಾಶು. ೬4 ತ್ರಯೋ). 
[ಪೊಗರ* 4 ಪಟ್ಟ] 


40| ಪೊಗರ್ವಡು (ಕ್ರಿ). ೧. ಪ್ರಕಾಶವನ್ನು ಹೊಂದು, - ಘಡೆ; ಕಾಂತಿ 


ಯುಕ್ತವಾಗು : ಸೊಗಯಿಸೆ ನ ತೋಳ ಮೊತ್ತಮೊದಲೊಳ್‌ ಪೊಗರ್ವಟ್ಟೆಸೆ 
ವೊಂದು ನುಣ್ಣು ಸಾವಗಿಸುವ ಮೇಲುದಂ ಮೊಲೆಗಳಳ್ಳಾಆೌಯುತ್ತಿರೆ 

ಘಟ್ಟಿಮಗುಯ್ಟುವ ಘಟ್ಟಿವಳ್ತಿಯಂ ಭೋಂಕನೆ ಕಂಡು (ಕಂಶಳಾ. 
6-80); ಅಗಲದೆ ರೇಖಾತ್ರಯದಿಂದಗಲದ ಪೊಗರ್ವಟ್ಟ ಬಂಧುರಚ್ಛವಿಯಿಂ 
ಕಂಬುಗಳಂ ನಗುವಂತಿರೆ ಕಂಬುಗಳಂ ಕರಮೆಸೆಗುಮಾ ವಣಿಕೃತಿಸತಿಯಾ 
ಉಳುಕು. ೪-60). ಶಿ. ಚೆಲುವನ್ನು ಹೊಂದು : ಸೊಗಯಿಸಿ ತೋರ್ಪ 


ಪೊಗರ್ವಡೆ 


ಸೋಗೆಕೊರಲೊಳ* ಪೊಗರ್ವಟ್ರೆಸೆದಿರ್ಪ ಕರ್ಪು ... ಮನಂಗೊಳೆ ಚೆಲ್ವ 
ನಾಳ್ಡುದೀ ನಗವನರಾಜಿಯೊಳ್‌ ಸುಟಯುತಿರ್ಪ ಎಚಿತ್ರಶಿಖಂಡಿಮಂಡಲಂ 
(ರಾರ, ೬೦೪) - [ಪೊಗರ್‌ --ಪಡು,) 

ಪೊಗರ್ವಡೆ (ಕ್ರಿ). ಕಾಂತಿಯುಕ್ತವಾಗು ; ಪ್ರಕಾಶಮಾನವಾಗು : 
ತೋರ್ವ ಕಣಿಯೆಲ್ಲ ಪರುಷದ ಕಣಿಗಳಗ್ರದಿ ಪೊಗರ್ವಡೆದ ರತ್ನಂಗಳಿಯ್ದೆ 
ಚಿಂತಾರತ್ನಮುರ್ವಿ ಬೆಳೆದಿರ್ಪ ತರುಗಳ್‌ ಕಲ್ಪ ಶರುಗಳಲ್ಲಲ್ಲಿ ಗಿರಿಸಾನುವಿಂದೆ 
ಕೃಲಾಸಪರ್ವತಂ ಕಣ್ಣೆಸೆದುದು (ಕಿ. ೨-೦೦) ; ಉಡುರಂಜಮಂಡಲಂ 
ಶಂಖವರ್ಣಂ ಪೊಗರ್ವಡೆದ ಕೌಮದಿಯಾಗೆ ರಾತ್ರಿಲಕ್ಷ್ಮಿಯ ಭಾವಮಡಸಿ 
ಕಣ್ಣೆಸೆದುದು (ಕಂಂಠೂ. ೨-೬). [ಪೊಗರ್‌ -- ಪಡೆ,] 

ಪೊಗಸು (ನಾ). ೧. ಬೆಳಗಿನ ಜಾವ ; ವಂಂಂಜಾವ ; ಪ್ರಾತಃಕಾಲ: 
ನಿನ್ನ ಮೊಲಗಟ್ಟಲೆಗಾಂ ಬೆಆಗಾದೆನಿಂದು ಪೇಟಿಕೀಗಳೊ ಬಯ್ಗೆಯೋ 
ಪೊಗಸ್ಲೊ ನಾಳೆಯೊ ನಾಡಿದೊ ನಿನ್ನ ಜೀವಿತಂ (60ಶು. 8-೬೩) ; ವಿಮಲ 
ಪ್ರಗುಣನುಪಶಾಂತೆಕಾಮಂ ಪೊಗಸಿನ ಚಂದ್ರಂಬೊಲಿರ್ದನಾ ಶ್ರೀಚಂದ್ರಂ 
(ಅರ೯ಕೀ. 9-43) ; ನಸುನಗೆ ಮಿನುಗುವ ಮೊಗಮೇಕೆ ಪೊಗಸಿನ ಶಶಿಯಂತೆ 
ಕಲೆಗುಂದಿದುದು (ಕೀಠಿಸಂ. ೮.೬೦). ವಿ. ಹಗಲು: ನಿನ್ನೊಳಿರುಳುಂ 
ಪೊಗಸುಮೆಲ್ಹ ಪೊಗೆ ಗುಡುಗುಗಳಿನ್‌ ಆ ಬೇವ ಬೆಂಕೆ ಒಳಗೆನಿತಿರ್ಕು 
ಮೆಂಬುದು | (6ಕ್ಕಕ್ಕಾ- ೩೦-೭೨೪). 

ಪೊಗಳ್‌ 'ಪೊಗಟು*,' ನೋ. 

ಪೊಗಳಿಕೆ : ಪೊಗಟಕ್ಕಿ >: ನೋ. 

ಪೊಗಳಿಸು  ಪೊಗಟತಿಸಂ ' ನೋ. 

ಪೊಗಳು « ಪೊಗಟ್ಟು ? ನೋ. 

ಪೊಗಳ್ಳೆ " ಪೊಗಟ್ಕ್ಕಿ ' ನೋ- 

ಪೊಗಳ್ತೆ « ಪೊಗಟ್ತ್‌' ನೋ. 

ಪೊಗಳ್ತೆವಡೆ : ಪೊಗಟಿಕ್ಕಿವಡೆ ' ನೋ. 

ಪೊಗಟ್‌,. ಪೊಗಳ್‌, ಪೊಗಳು, ಹೊಗಳ್‌, ಹೊಗಳ್ಳು (ಕ್ರಿ) 
೧. ಕೋಡಾಡಂ ; ಬಣ್ಣಿಸು ; ಸ್ತುತಿಸು: “ ಪೊಗಟ್‌-ಸಂಸ್ತ್ರವನೇ” 
(ಕನುರಾ) ; ಮಾದಕ್ಷಿಣಾಪಥಬಹುಶತಹವನಾ ಹವದು[ಳ್‌] ಪಶುಪ್ರದಾನ 


ಶೌರ್ಯ್ಮೋದ್ಯಮಭರಿತೋ([ನ್ಹಾನ]ಪಶುಪತಿಯೆನ್ನು ಪೊಗಟ*ಪ್ಪೊಟ್ಟಣ 
ಪಶುಪತಿ ನಾಮಧೇಯನಾಸರಕ್ಕೆಲ್ಲಭಟರಿಯಾ ಪ್ರೇಮಾಲಯಸುತನ್ನೆ 


(ಪ್ಲ. ೦೯೩೬, ೧೬-೮ ಸಂ: 460): ಪಟ್‌ಗೆ ಮೇಣ್ಟೊಗಟಕ್ಕಿ ಮೇಣ್‌ 
ನೆವಮಿಲ್ಲದೊಡಿಂತು ಕೈಗಬಯೆ ಬಗ್ಗಿಸುಗೆ ಮೇಣ ವರೆಲ್ಲರುಮಂತುವತಾನು 
ಟೀವೆನಲ್ಲಿಂ (ಕಂರಾ- 0-04೬) ; ನೀನ್ನಿನ್ನ ನೃಪನ ದಿಗ್ವಿಜಯೋನ್ನತಿಯಂ 
ಪೊಗಬ್ಟು ಮೂರ್ಛೆವೋಪೈ ಪೊಗಟ್ಟುಂ ನೀನ್ನಿನ್ನ ಮನದೊಳೀತಿದು 


ಬನ್ನಮನೆತ್ತು ವವೊಲಾಯ್ತು ನಿನ್ನವನಿಪನಾ (60ಫ. 09 -೬೬)- ಪೊಗಳ್‌: 


`೧. ತಮ್ಮದೊಂದರ್ಶ(ಟ್ಕ) ಅಿ೦ದಂ ಪೊಗಳಲ್‌ (ಎಇ-111. ೩೩೦-6; 929); 
ರಾಜಕುಲದೀಪಕನ ರೂಪು ಸೌಂದರ್ಯಮನೇನೆಂದು ಬಣ್ಣಿಪೆಂ ಎಂತು 
ಪೊಗಳ್ಹಪೆಂ (ಕಂ06- ೪-೨೦) ; ಹದಿಬದೆಯರ ಪೆಸ೦*ಗೊಂಡು ಪೊಗಳ್ಳುದು 
ವಿದಿತವೈಸಲೆ ವೈದೀರಿಗೆ (ಜ೦ಂ- ೨-೧೩)- ಪೊಗಳು : ೧. ಆ ಸತಿಯ 
ರೊಲಿದು ಬಲಗೊಂಡೆಗಿ ಪೊಗಳುಶಿರ್ಪಾ ಸಮಯದೊಳು . . . ಸಿರಿ 
ಸರಸ್ವತಿವೆರಸಿ ಗಿರಿಜೆ ಬಿಜಯಂಗೈದಳು (ಸದ,ಊ. ೦-೩೫೬) ; ಸುಜ್ಞಾನ 
ದಿಂದಜಾದು ಪೊಗಳತೊಡಗಿದನ: ಸೌಂಹರಕುವರನಂ (ಸಂದು. 3-0೬) ; 
ಪರಮಪಶಿವ್ರತೆಯರ ನಡತೆಯನಿಲ್ಲಿ ಪುರುಳುಗೊಳಿಸಿ ಪೊಗಳುವೆನಂ (ಹಂ. 
6-೪2)- ಹೊಗಳ್‌ : ೧. ಹೊಗಳ್ವ ವೇದಾಳಿಗತಿಗೂಢ ಊಡಲಸಂಗ 
ಸೊಗಯಿಸುವ ಘನವೃಷಾರೂಢ ಕೂಡಲಸಂಗ (08ರ. ೩-೯). 
ಹೊಗಳ್ಳು ; ೧. ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ 
ಹೊಗಳಿ (686. ೩೪) : ತೆಗೆಸು ದಳವನು ಸಾಕು ಬಣದೇ ಹೊಗಳುತಿಹೆ ನೀ 


೫೮೯೪ 


ಪೊಗಟಕ್ಕಿ 


ನಮ್ಮನು (ಕುಠ್ಕಾರ್ರೋ. ೦೫-೪); ಅಗಣಿತವಿದ್ಮಾಧಿಕರು ಬಂದಲಸದೆ 
ಹೊಗಳಿದರಬುದಾಂಬಕನ (ಕಶಕ. 9-೬೩೦); ಹೊಗಳಿ ಮಾರಬೇಕು, ತೆಗಳಿ 
ಕೊಳ್ಳಬೇಕು (ಗರ): ಪ. ನಿರ್ಧಾರವಾಗಿ ಹೇಳಂ ; ವಿವರವಾಗಿ 
ಹೇಳು : ಧರ್ಮಜ ಹೊಗಳು ಹೊಣೆಯನು ವಚನಿಸೊಡ್ಡವನಿದು 
ಎನೋದವಲೆ ಒಗೆವಡೊಂದೇ "ಹಲಗೆ ಮೇಲಣ ದುಗುಣ ಸಲ್ಲದು 
(ಕುನ್ಮಾಸ. ೦೬-೪೭); ಮನೆಯನ್ನು ಎರಡನೆಯ ಭೋಗ್ಯಕ್ಕೆ ಕೊಟ್ಟಾಗ 
ಭೋಗ್ಯಪತ್ರದಲ್ಲಿ ಮೊದಲ ಭೋಗ್ಮವನ್ನು ಹೊಗಳಿ ಬರೆಯಬೇಕು (6ೂಂ). 
ಪೊಗಲ!' ಹಡು ಇ ಹೊಗಳಿಸಿಕೊಳ್ಳು : ಸುಬ್ರಾ ಹ್ಮಣನಾಗಿರ್ದುಂ 
ಸುಬ್ರಾಹ್ಮಣರಿಂದೆ ಪೊಗಟಕಿಪಟ್ಟುಂ ಮತ್ತಂ ಸುಬ್ರಾಹ್ಮಣತ್ವಮಾ ನೀಂ 
ನಿರ್ಬ್ರಹ್ಮಂ ಕಡಿಸಿ ಸವಣನಾದೈ ಮರುಳೇ (ರರರ್ಸ್ಷಿನ್ಳು. 6-೬೬). 
(ದೇ. ॥ ತಮಿ, ಪುಕಟು್‌; ಮಲ. ಪುಗಟು ; ತುಳುಃ ಪೊಗಳು, 

ಪುಗಳು ; ತೆಲು. ಪೊಗಡು, ಪೊವಡುತ್ತಿ 

ಪೊಗಲ*,, ಹೊಗಳ್ಳು (ಸಾ). ಸ್ತುತಿ ; ಕೊಂಡಾಟ ; ಪ್ರಶಂಸೆ : ಅಬಕ್ಕೆ 
ಪೋಟ, ಬೀಟ . , , ನೆಗಟಿ3, ಪೊಗಟ*, ತೆಗಟಿ*್‌ (ತನುರ, ೪೯ 
ಕ್ರಯೋ). 'ಪೊಗಲಂಲಿ' ಪರಾ. ಹೊಗಳ್ಳು : ದೂರನ್ನು ಎದುರಿಗಾಡು, 
ಹೊಗಳನ್ನು ಹಿಂದಾಡು (ಗಾರು): [ ಆ ಪೊಗಬ**] 

ಪೊಗಲ್‌ಸು, ಪೊಗಳಿಸು, ಹೊಗಳಿಸು (ಕ್ರಿ). ಸತ್ತಿತಿ ಮಾಡಿಸು; 
ಪ್ರಶಂಸೆ. ಮಾಡಿಸು : ಮಾನಧನಾ ಪಫೊಗಟ೨ಸಲೇಂ ದಾನಿಯೆ ನೀನಂಂಕೆ 
ನಿನ್ನ ಕಸವರಮೆಂದುಂ ದೀನಾನಾಥರ ಕೆಯದು ದಾನಿಯದೆಂತೆಂಬುದಿಂತು 
ಹೇತ್ವಾಕ್ಷೇಪಂ (ಕಂಂ»- ೩-೦೦3) ; ಬಲಿಂದಮನಿಂ ಬಿಲ್ಲ ಬಲ್ಮಯಂ 
ಪೊಗಟಕಿಸಿದಂ (ಶಂಶಳಾ. 8-96); ತುಂಬಿಯಿಂದಂ ಗಿಳಿಯಿಂದಂ ಬೀರಮಂ 
ಪಾಡಿಸಿ ಪೊಗಲ್‌ಸುವಂ ಚೈತ್ರದೆ.೪* ಚೈತ್ರಮಿತ್ರ೦ (ಗಂ: ೦೪ ೪೦)- 
ಪೊಗಳಿಸು : ಮನಮೊಲ್ಹಾರ್ಗ್ಗೀಯನಾರಿ೦ ಪೊಗಳಿಸನವನೀಮಂಡನಂ 
ವೀರಲಕ್ಷ್ಮೀಸ್ತನಹಾರಂ ವಾಜಿವಂಶಾಂಬರಹಿಮಕಿರಣಂ . . - ನಾಗವರ್ಮ 
(8ಐ90ದೇಡ್‌- ೩-೦೭ ; 1047); ಶಿವನಾಜೆ ಯಂ ಸಂಪಾದಿಸಲು ಪಾಲಿಸ 
ಲಖಿಳರಂ ಭೇದಿಸಲು ಲೋಕಂಗಳಂ ಪೊಗಳಿಸಲು ನೆಗಳಿಸಲು ಈ ಮಣಿಹ 
ವಾಗಿಳೆಗೆ ಬಂದ ಮಹಾಮಹಿಮ ಹರಮೂರ್ತಿ (೧ಸಪು. ೩೬-೪೨). 
ಹೊಗಳಿಸು: ಅರಸ ಕರ್ಣಚ್ಛೇದವೇ ಜಯಸಿರಿಯ ನಾಸಾಚ್ಛೇದವಿನ್ನ 
ರವರಿಸದಿರು ಹೊಯ್ದಾ ಡ ಹೊಗಳಿಸು ಬಾಹುವಿಕ್ರಮವ (ಕುಪ್ಕಾಕ. 0-0). 

[ಪೊಗಟತ", + ೨ ಇಸ್ಮು) 

ಪೊಗಲುಲಿ (ನಾ). ಹೊಗಳಿಕೆಯ ಮಾತು ; ಕೊಂಡಾಟದ ನಂಡಿ : 
ಮುಗಮಗಿಸುತ್ತುವಿರ್ಪ  ನಟುಸುಯ್ಲುಲರ್ವಕ್ಕಿ ಜಿನುಂಗುತಿರ್ಪಿನಂ 
ಬಗೆಗೊಳೆ ಬಂದು ನಿಂದು ನೆಆ್‌ದಗ್ಗದ ನೀಆ್‌ಯರೊಲ್ಲು ಪರ್ವುವಾ 
ಪೊಗಟುಲಿ ಪೊಣೆ ಬಿತ್ತರದೆ ಮುತ್ತಿನ ಸೇಸೆಯನಾಗಳಿಕ್ಕಿದರ* (ಲಕಾ. 
೩೪೨). [ಪೊಗಬಿ + ಉಲ್ಲಿ] 

ಪೊಗಟಕ್ಕಿ, ಪೊಗಳಿಕೆ, ಪೊಗಳ್ಳೆ. ಹೊಗಳಿಕೆ ಹೊಗಳ್ಳೆ (ನಾ). 
ಕೊಂಡಾಟ ; ಪ್ರಶಂಸೆ: "ಪೊಗಲಸ್ಕಿವೇಮಿ' ಪರಾ. ಪೊಗಳಿಕೆ: 
ಎನ್ನ ಜಿಹ್ಮೈಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆಯಿತ್ತು 
ರಕ್ಷಿಸು ನಮ್ಮನನವರತ (ಜಂ: ೨೦) ; ವೊಗಳಿಕೆಗೆ ಹಿಗ್ಗಲೊಲ್ಲಡೆ, 
ತೆಗಳಿಕೆಗೆ ಕುಗ್ಗಲಾರಡೆ, ಲತೆ ಫಲಕೆ ಸಿಗ್ಗಲೇಕೆ? (ಗಿ9ಿರಿಂ. 0೦೦೪-೪೦). 
ಪೊಗಳ್ಳೆ : ಮುನಿಗಳ ಪೊಗಳ್ಳೆಯಂಡಲೆಗೆ ಕೆಲದವನಿನಂದನೆಯ ಮೊಗ 
ನೋಡಿ ನಸುನಗುತಾ ರಘೂದ್ವಹಂ . . . ಮುಂ. ನೆರೆದ ಸಭೆಗಿಂತೆಂದನು 
(ಶ್ರೀರಾಕು. 8-೪0). ಹೊಗಳಿಕೆ: ಹೊಗಳಿಕೆಗೆ ಹೊಆಗಾದರೈವರೂು ವಿಗಡರ 
ದರೊಳಗಿಬ್ಬರಳಿದರು ಹಗೆಗಳುಳಿದಿರಿ ಮೂವರೆಂದನು ಭಾನುಸುತ ಮುಳಿದು 
(ಕಂಪ್ಮಾಕ, €-೦೬) ; ನೋಟಕರು ಹೊಗಳಿಕೆಯ ಪರಿಪರಿಯ ಕೈವಾರಿಗಳು 
ನೆರೆದುದು ನಿಮ್ಮಯೋಧ್ಯಾನಗನದಧಿರಾಜೀಂದ್ರಚಂದ್ರಮನಶ್ವಮೇಧದಲಿ 


ಪೊಗಟಕ್ಕಿವೆಯು 


(ಕೊರರಾ. ೦-೬-೨). ಹೊಗಳ್ಳೆ: ಣೂ- ಸ್ತವನೇ, 
(ಕಾಶಕ್ಕ. ೨೩೦)- [ಪೊಗಟ್‌, + - ಕೆ) 
ಪೊಗಬಟಕ್ಕಿವೆಜು (ಕ್ರಿ). ಪ್ರಶಂಸೆಯನ್ನು ಪಡೆ: ಅಂತು ವೊಗಟಕ್ಕಿವೆತ್ತ 
ಒದ್ದಾ ಯನಮಹಾರಂಜಂಗೆ ಪಟ್ಟದರಸಿ ಪ್ರಭಾವಶಿಯೆಂಬಳ್‌ (ರರ್ಮಾಶ್ಶು. 
೪-0೩). [ಪೊಗಟಕ್ಕೆ + ಪೆ] 
ಪೊಗಟಕ್ಕಿ, ಪೊಗರ್ತೆ, ಪೊಗಳ್ತೆ, ಹೊಗರ್ತೆ, ಹೊಗಳತೆ, ಹೊಗಳ್ತೆ 
(ನಾ). ಹೊಗಳಿಕೆ; ಕೊಂಡಾಟ ; ಪ್ರಶಂಸೆ: “ ಪೊಗಟಕ್ಕಿಯೆನೆ 
ಕೀರ್ತನಾಖ್ಯಂ” (ಸಂತೀವ. ೭) ; ಗುರುಗಳ ಫೊಗಬಕ್ಕಿಗೆ ರಾಗಿಸಿ ಸಂತೋಸಂ 
ಬಟ್ಟಿರ್ದೊಡೆ (ನಡ್ನಾರಾ. 63-39) ; ನೆಗಟಕ್ಕಿವೆತ್ತ ಪತಿಭಕ್ತಿಯ ಮೈಮೆಯ 
ಮಾನಸಿಕ್ಕೆಯಗ್ಗಲದ ಪೊಗಟಕ್ಕಿ ತನ್ನದೆನೆ ಪೆಂಪು ಮನೋಹರಿಗಲ್ಲದಕ್ಕುಮೇ 
(ಆರಿತು. ೦-೭೨) ; ಇನ್ನು ಜನಂ ಪೊಗಳಿ ಪೊಗಲಕ್ತಿಗಂ ನೆಗರ್ತ್ರೆಗಂ ತಾನೆ 
ನೆಲೆಯಾಗಿ (ಇಕೆ. 71, ಶತ್ರರು, ೩9-೨೩ | 1128); ಜನಮನೋಹರವತಾಗಿ 
ಪೊಗಟ್ತ್‌ ಗೊಪ್ಪುವುಪ್ಪರಿಗೆಗಳಿಂ ನೆಗಟಕ್ಕ್ತಿವಡೆದಿರ್ದುದು ಸೌಂದರರಾಜ 
ಮಂದಿರು (ರರಕು. 6-೨8೬). ಪೊಗರ್ತೆ : ಇನ್ನಾರ್ಪ್ಪೊಗರ್ತ್ರೆ(ಟಕ್ತಿ) ಗಡ 
ರ್ಪಾದ ಮಹಾಮಹರ್‌ (ಎಇ... ೫171, 43-೨; 928); ಅಜ್ಞಾನ 
ಪೊಗರ್ತೆಯಿಂ ಶಾಸ್ತ್ರಜ್ಞ ನೈಪಾಳಿ[ಯು]ವದೆ:ಶಮೆಂಬಂತೆ 6ರಂ ಪ್ರಾಜ್ಞಂಗೆ 
ಬಗೆದು ನೋಡೆ ಮುನೋ[ಜ್ಞ ]ಗೆ ಪ್ರಣಯಾನುರಾಗಮಂ ಪುಟ್ಟಿಸುಗುಂ 
(ಪರ್ರತೂ- ೦-೦೭) ; ರೂಪಿನ ವೊಗರ್ತೆಯುಂ ಸಹಜವ ನೆಗರ್ತೆಯುಮಂ 
ಕೇಳ್ದು (ಬಂಶರಿ- 6-೩೨ ನ). ಪೊಗಳ್ತೆ: ಕಂಳಗಾವುಣ್ಣನ ಮಗ ಕಣ - .. 
ಪೊಗಳ್ತೆಗಂ ನೆಗರ್ತ್ರೆಗಂ ನೆಲೆಯಾಗಿ ಕಾದಿ (ಎಕ. ೪111, ಸೊರಬ. ೪೪3-೮; 
975 1); ಅನ್ನು ಪೊಗಳ್ತೆಗಂ ನೆಗಳ್ತೆಗಂ ಜನ್ಮಭೂಮಿಯಾಗಿ (ಎಳ. 1], 
ಕಡೂರು. ೬೯-೪ : 1160); ಶ್ರಿಲೋ ಶರಣಂ ಶರಣಾಭರಣಂ ಸವಂಸ್ತಮುಕ್ತಾ 
ಎರಣಂ ಎಂಬ ಪೊಗಳ್ತೆಗೆ ಮಿಗಿಲೆನಿಸಿ ನೆಜ್‌ ಮೆಜಆ್‌ವ ಶಿವನ ಪುಣ್ಕಾಗಣ್ಮ 
ಲಾವಣ್ಯಮಯಸುಕುಮಾರಾುವಯವಂಗಳಂ ಕಂಡು (ಗಿಂತ. ೦೦-೬೦ ವ). 
ಹೊಗರ್ತೆ : ಹೊಗರ್ತೇಯಂ ತಳೆದು (ಜೊಂಕಶಾ. ೦೯೩೦. ಶಾಗೇವಾಡಿ. 
೦೦೪-೪೩ ; 1168). ಹೊಗಳತೆ : ಕೂಡಲಸಂಗಮದೇವಾ ನೀನೆನಗೊಳ್ಳಿದ 
ನುದರೆ ಎನ್ನ ಹೊಗಳತೆಗಡ್ಡ ಬಾರಾ ಧಎರ್ಷಾ (ರಿಸನ- ೩6೬) ; ನಿಶ್ಶಬ್ದಂ 
ಬ್ರಹ್ಮ ಉಚ್ಚತೆ ಎಂಬ ಘನವು ಹೊಗಳತೆಗೆ ಸಿಕ್ಕುವುದೇ ಎಲೆ ಮರುಳುಗಳಿರಾ 
(ಅನಕಂ- ೨೩೨-೦೦೪6). ಹೊಗಳ್ತೆ : “ಸ್ತವನಂ, ಸ್ತವನೀಯಂ , . . 
ಸ್ತುತಂ, ಸ್ತೋತವ್ಮಂ, ಈ ೭ ಹೊಗಳ್ತೆ"(ಉಕಕ್ಕ. ೦೬೪) ; ಹೊಗಳ್ತೆಗವಗ್ಗಳ 
ವೆನಿಸಿದ (ರೊಂಳರಾ. ೯೩೫: ರಾಸೆರೆನ್ನೂಂ. ೨6-00 ; 1). 

ಹೊಗಲು, * ಎತ್ಕೆ 
ಪೊಗಟಕ್ಕಿವಡೆ, ಪೊಗರ್ತೆವಡೆ, ಪೊಗಳ್ತೆವಡೆ (ಕ್ರಿ). ಹೊಗಳಿಕೆಯನ್ನು 
ಗಳಿಸು: ಪ್ರಶಂಸೆಯನ್ನು ಹೊಂದು: ಅಂತು ಪೊಗಟಕ್ತಿವಡೆದಾ 
ಮುಹಾದೇವಿಯೊಳಾ ಮಹಾನುಭಾವನೇಕಭಾವದೆೊಳನಂಗಸಾಮ್ರಾ ಜೃಸುಖ 
ಮನನುಭವಿಸಿ (ಕ8ಪು- ೨-೪೬ 5); ಮತ್ತಮೆಲ್ಲರೊಳಂ ಬಲ್ಲರೆನಿಸಿ ಎಲ್ಲಾ 
ನಾಡೊಳಂ ಪೊಗಟಕ್ಕಿವಡೆದು ಮೆಲ್ನುಡಿಗರ್‌ ಅಅನಿವರ್‌ (ಕಳವಂ- ೦೪೪-೦). 
ಪೊಗರ್ತೆವಡೆ : ಅಂತು ಪೊಗರ್ತ್ರ್ತೆವಡೆದ ಪ್ರಕಾಮಿ ದೇವದಂಡನಾಥ 
( ಇಎ. ೦೯೪೬, ಮುಂಡರಗಿಶೇಟೆ. ೩೩೫-೫೩೭ ; ?). ಪೊಗಳ್ತಿವಡೆ ; ಅಂತು 
ಪೊಗಳೆ,ವಡೆದೈವತ್ತೊಕ್ಕಲ್ಗಳೇಸ್ಕರಾಗಿಳ್ದೆ ರಂಬರಾಪುರದೀಶಾನದಿಗ್ವಿ ಭಾಗ 
ದೊಳ್‌ ತೆಲ್ಲಿಗೇಶ್ವರದೇವರ ಪ್ರಶಿಷ್ಠೆಯಂ ತದ್ದೇವಾಯತನಮುಮ:ಂ 
ಮಾಡಿಸಿನರ್‌ (ಎಇ: xx. ೦೦೬-೩೬ ; 1367) ; ಆ ಮಹೀಕಾಂತಸುತಂ 
ಪೊಗಳ್ತೆವಡೆದೊಪ್ಪುತ್ತವಿರ್ದೊಂದುಶುಭದಿನದಲ್ಲಿ ಪುಗುತಂದ 
ನಳ್ಳಅಂ (ರಾಠಿಕೇ. ೪-೦೦೦ ವ): [ಪೊಗಟಕ್ಕಿ -. ಪಡ್ಕೆ) 
ಪೊಗಟಿಕ್ಕಿವೆಜು, ಪೊಗರ್ತೆವೆಮಿ (ಕೆ ))- ೯ಪೊಗಲ್ಕ್ಕವಡೆ : ನಯಮಂ 
ತಂಳ್ದಿ ಪೊಗಟಕ್ಕಿ ವೆತ್ತ್ವು ಭುವನಕ್ಕಾರಾಧ್ಮೈಯಾದತ್ತಿಮಬ್ಬೆಯ . . . ಭಕ್ತಿ 


ಹೊಗಳ್ಳೆ ಯೊಳ್‌ 


೫೮೯೫ 


ಲಾ 


ಪೊಗಿಸು 


ಕ್ರಮಕತ್ತಿಮಬ್ಬೆಯ ಗುಣಕ್ಕಾರುಂ ಸಮಂ ಪೋಲ್ವರೇ (66ಫು- 03-04) ; 
ಪೊಗಟ್ಸ್‌ಿ ವೆತ್ತು ವೊಪ್ಪಂಬಡೆದಯಿರುಪಗದಂಡಾಧೀಶನ ಸತ್ಕೀರ್ಶಿಯೆಂತೆಂ 
ದೊಡೆ (೧ನುದ- ೦-೨೯ )- ಪೊಗರ್ತೆವೆಟು : ಶಿಷ್ಟರಂ ಪೊರೆವ ಪೊಗರ್ತೆ 
ವೆತ್ತ ಬಲಿ ಭಾವಿಪೊಡೀತನೆ ತಾನೆನುತ್ತಮಾ ಧರೆ ಮನವಮೊಲ್ಲು ಬಣ್ಣಿಸುವು 
ದೆನ್ನ್ನು ಚಮೂಪತಿ [ಸೋ]ವದೇವನ (ಸ%ಇಇ. 22, ೬೪-08: 1112) ; 
ಇನ್ನು ಪೊಗರ್ತ್ತೈವೆತ್ತ ಸುಜನಂಗೆ ಮಹೋತ್ಸವನಾ ಬಸುತಿಮಯ್ಯಂ ತನಯಂ 
ಸಮಸ್ತವಿಬುಧಾಶ್ರಯನಾತನ ಧರ್ಮಪತ್ನಿ - . . ಮಾಡಿದ ಪುರುಕ್ರಿತ 
ವುಣ್ಯಮನೇವೊಗಳ್ಳು ದೆ (A933. 1೫-1. ೨೦೦-೦೪ ; 
[ಪೊಗಟಕ್ಕ 3- ಪೆಜ್ಮು) 


1121): 


19 | ಪೊಗಿಲ್ಲಿ (ನಾ). ಒಬ್ಬಾತನ ಹೆಸರು: ಶ್ರೀ ವೊಗಲ್ಲಿ ಸೇನ ಕವಹಾ 


25 


30 


ಯುಂ 


ರಾಜರ* ನಾಯರ್ಯಣ್ಣಮುಂ ಜೆಡುಗೂರಾಳ್ಲೆಯಾನಾಳುತ್ತು (೮. ೫1%, 
[7] 


0೪೪-೩ ; ಸು. 680)- 


ಪೊಗಿಸು, ಪುಗಿಯಿಸು, ಪುಗಿಸು, ಹುಗಿಸ್ಮು, ಹೊಗಿಸು (ಕ್ರಿ)- ೧. 


ಹೊಗಂವಂತೆ ಮಾಡು ; ಪ್ರವೇಶಗೊಳಿಸು ; ಒಳಹೊಗಿಸು: ಈ 
ಬ್ರಹ್ಮೇಶಿಕಾಅನನಾರ್‌ ಪೊಗಿಸಿದರಾರ್‌ ತಂದರ್‌ (ನಂಠರೆ. ೬-೩೩); ಹಗೆಯ 
ಹೆಂಗಳನರಮನೆಗಳೊಳು ಪೊಗಿಸಲಾಗದು (ಕುರ್ಮಾ. 6-8); ಉರಿಗಳೊಳ್‌ 
ಪೊಗಿಸುತು೨ ದರಿಗಳೊಳ್‌ ನೂಂಕುತುಂ (ತಂತ್ರ. ೩-೨): ಪುಗಿಯಿಸು : 
೨. ಒಳಗಿರಿಸು; ಒಳಗಿಡು : ವಿಪಣಿವೀಧಿಯೊಳ* ಮಾಲೆಗಾರ್ಶಿಯ 
ರೆತ್ತಿದ ಬೆಲೆವೂವಿನ ಸರಂಗಳನಲರಂಬಂಗೆ ಪೊದೆಗೆದಟುವಂತೆ ಕೆದಟ್‌ ಪರಿಮಳ 
ಭಂಗಭಯಮನವಲ್ಲಿರೊಳ್‌ ತಗುಳ್ಳಿ ಪಡಲಗೆಯು ಮಗುಲ್‌ ಪುಗಿಯಿಸಿ 
(ಕಂದ್ರಫು. 6-9 5). ಪುಗಿಸು: ೧. ಸವತಾಧಿ ಇಲ್ಲಾದೆಜ್‌ 
ಪೊನ್ನೆತ್ತಿಕೊಳೆ ಕೊಟ್ಟ ಒಕ್ಕಲ್ಲೆ ಪೊನ್ವಿಟ್ಟು ಪುಗಿಸಿದಾರ್‌ (ಎಕ. ಸ13* 
ತಿರುಮು. ೨8೩-5; ಸು. 800); ವಿಷಧಿಗಳೊಳಗೊಯ್ದ ರ್ದುವ ಎಷಮರಣಾಂ 
ಗಣಮನಿರದೆ ಪುಗಿಸುವ . . . ವಿಷಯಸುಖಂಗಳೊಳೆ ತೊಡರ್ದು ಬಿರ್ವ 
ಪುದು ಜಗಂ (60ಫ್ರು. ೦೪-೦೨೪); ಹುಟ್ಟಿದುದೆಲ್ಲಿ ನೀನುಅ್‌ ಬೆಳೆದುದು 
ಬೆಳ್ಳಿವೆಟ್ಟ ನೋಡಬಲೆ ಮತ್ತೆಮ್ಮು ಪಟ್ಟಣದೊಳು ವುಗಿಸಿತು 
ಪುಣ್ಯ (ರರತ. ೩-೦೨೪). ವ. ಎಡದಡಿಯಂ ಪುಗಿಸುವ ಬಲದಡಿಯಂ 
ಪೊಲಗಿಡುವ ದುಡೆಯಂ ನಿಚ್ಕುವ . , , ಬೆಡಂಗು ರಂಜಿಸಿತು ಭೀಮ 
ದುರ್ಯೋಧನರಾ (ಗರಾಯು- 0-60), ೩. ಪ್ರವೇಶಕ್ಕೆ ಅನುಮಶಿ 
ಯನ್ನು ಕೊಡು : ಅರಸಾಡಿದಂತೆ ನೀನಾಗಿರೆ ನಿನ್ನಂ ತಂದೆಯೆಂತು. 
ಮನೆಯಂ ಪುಗಿಪು (೫ಕುಂತ: ೩೨-೦೨೩). ೪. ಮುಟ್ಟಿಸು ; ತಲಪಿಸು : 
ನೀಂ ಪತ್ರಲೇಖೆಯನೆೊಡಗೊಂಡು ಪೋಗಿ ಕಟಕಮಂ ಪುಗಿಸು (ಕಾರಂಕು- 
೩೪). ೫. ಒಂದುಗೂಡಿಸು ; ಸೇರಿಸು: ಕಥಕಶ್ರೇಣಿಯೊಡನೆಳಸಿ 
ಬಳಸುವ ನಾಣಿಲಿಗಳನೀ ಬುಧಾಳಿಯೊಳ್‌ ಪುಗಿಸುವುದೇ (ತುಳುಬಾ- ತತ). 
೬. ಹೊಂದಿಸು ; ಅನ್ವಯಿಸು : ಏಪುಳಯಶೋವಿತಾನಗುಣಮಿಲ್ಲದನಂ 
ಪ್ರಭು ಮಾಡಿ ಪೂರ್ವಭೂಮಿಪರ ಪದಂಗಳಂ ವುಗಿಸಿ ಪೋಲಿಪೊಡಿ:ತನು 
ದಾತ್ತ ಪೂರ್ವಭೂಮಿಪರನೊಳ್ಳಿ ನೊಳ್‌ ತಗುಳಿವಂದೊಡೆಯಿಾ ಕಥೆಯೊಳ್‌ 
ತಗುಳ್ವಿ ಪಫೋಲಿಪೊಡೆನಗಟಿಯಾದುದೂ ಗುಣಾರ್ಣವಭೂಭುಜನಂ ಕಿರೀಟಿ 
ಯೊಳ್‌ (ಶಂಶಠಾ. ೦-೦೪. ಹುಗಿಸ್ಕು : ೧. ಹುಗಿಸಿದೆನೆ ಮನೆಗಿತರ 
ಪಾಕವನುಗಿಸಿದೆನೆ ಲಿಂಗಪ್ರಸಾದವನಗಲಿಸಿದೆನೇ ಕಲಹವಂ ಮಾಡಿಷ್ಮಶಿಷ್ಟ 
ರನು (0ಸಕ್ರ. ೪8-೦೯) ; ನಳಿನನಾಭನು ನಗುತ ಪರಮಂಡಲದ ಶಿಷ್ಟನು 
ಬರಲಿಯೆನೆ ಬಾಗಿಲಲಿ ಕೈದುವ ಕೊಂಡು ಹು[ಕಣಾಣ. ಹೆೊಗಿಸಿದರಂದು 
ಸಂಜಯನ (ಕುಠ್ಮಾಉ. ೨-೨೪); ಒಳವುಗಿಸೆನೆ ಹುಗಿಸಿದಳಾ ಸ್ತ್ರೀ ಸಭೆಯಂ 
ಭರದಿಂದ (ಡಾ. ೨-೨೦). ಹೊಗಿಸು: ೧. ಅಧ್ಯಶ್ರಮದ ಢಗೆ 
ಪರಿಹರಿಸೆ ನೀರೊಳು ಹೊಗಿಸಿದನು ಹರಿ ಹಯಚತುಷ್ಟಯವ (ಉುಠ್ಮಾರ್ರೋ' 
09-೩೪); ಬಲುರುಳದ ರಖಾಡಿಯನಟ್ಟಿದನು ದೆಸೆದೆಸೆಗೆ ಧಾವಿಸುವ 


ಪೊಗು 


ನೆಳಲು ಹೊಗಿಸಿದನೆಲ್ಲರನು (80ಗ. 00 ೦೮-೨). ೩. ಸುರರ ಮೆಚ್ಚದ ರಾಮ 
ನೀತನ ಕರೆದು ಗರುಡಿಯ ಹೊಗಿಸಿದನು (ಕುಶ್ಮಾಳ. 6-3) ; ಗತಸೂನು 
ವಿವನೆಂದೆನ್ನ ಹೊಗಿಸರು ಸ್ವರ್ಗವನು ಸುರರು (ಕೂರಣ. ೦-9-೪). 
೪. ತುರಗವರಸನ ಕೊಂಡು ಮಂದರಗಿರಿಯ ಹೊಗಿಸಿತಂ (ಸಂಠರ: ೩-೦೬). 

ಪುಗಿಸಿಕೊಳ್‌ ಎ ಸೇರಿಸಿಕೊಳ್ಳು: ಶರೀರದೊಳ್‌ ಪುಗಿಸಿಕೊಂಡಪನೆಂಬಿನ 
ವುದಮಪ್ಪುಶುಂ . . . ಕಾಲ್ಗಳಂ ನೆತ್ತಿಯಲಿಟ್ಟುಕೊಂಡಟುತಮಿರ್ದಂ 
(ಕಾರಂಉ. ೩೦೬). (ಪೊಗು 4 - ಇಸ್ಕು] 
ಪೊಗು, ಪುಗು. ಹುಗು, ಹೊಗು (ಕ್ರಿ). ಪೊಕ್ಕ,. ಹೊಕ್ಕ (ಭೂತಕ್ಕ)- 
ಪೊಕ್ಕು, ಹೊಕ್ಕು, (ಭೂತನ್ಕೂ). ೧. ಒಳಸೇರು ; ಪ್ರವೇಶಿಸು: 
ಶ್ವ ೇತವಾಹನನ*್‌ ಉದಯುಪುರಮಾನ್‌ ಪೊಗುವಲ್ಲಿ ಎಜ್‌ದು ಶ್ವ 
(ಸ್ವ)ರ್ಗ್ಯ(ಗರ್ನ್ಗ)ಲಯಕ್ಕೇಜ[ದೆೊನ್‌] (ಎಇ. 1೫, ೦೯-೧೪; ಸು. 800) ; 
ಆಯೋಧ್ಯೆಯನಿದು ಪೊ[ಾ೫39- ಪು)ಗದೆ ತಟುಂಬಿ ನಿಂದ ಕಾರಣಮೇನೋ 
(60ಫು. ೦೪-೬) ; ತನುವೆರಸಿ ಎಂತು ಪೊಗುವೆಂ ದೇವ ನಿಮ್ಮೊಳಗೆ 
(ಕಾಗೀರೆ. ರೇ. ೨೬6-೦೯) ; ಶನನ್ನಿಲಯಕೆ ತಿಂಗಳ ದಿನ ಸವೆಯೆ ಪೊಗಲು 
(ಸ0ರಕ. ೨೩-೨6). ಪುಗು : ೧. “ಪುಗು-ಪ್ರವೇಶೇ” (ಕಠುರಾ) ; ಶ್ರೀದಾಸಿ 
ಅಮ್ಮನ್‌ ಕಣತ್ತಿಯೊಳ್ಳೆನ್ನೊರ್ಬ್ಯರನೆಜ*ದಂ ಸ್ವರ್ಗ ಅದನ್‌ ಭೂತಲ 
ದೊಳೆಲ್ಲಿಯು ಸ್ವೋನ್ನತೆ ಪುಗೆ (ಠಂ: ೦೯೩೯: 3೩-0೪; ಸು. 740) ; 
ಎನ್ನ ಜಾತ್ರೆ ಸಮೆವನ್ನೆಗಂ ನೀವಾ ಪೊಟಲಂ ಪುಗದಿರಿಂ (ವರ್ಮಾರಾ- 
೦೩೪-೦೪) ; ಮಿಗುವವಧಿ ಬುಧರಣ"ಯೆ ನಿನ್ನಿನ ಹಗಲು ನಿನ್ನದು ಪಾಂಡು 
ತನಯರು ಪು[ಶಾಕಾಂ. ಹೊ]ಗುವೊಡಿಂದಿನ ದಿವಸವವರದು ಕಂದ 
(ಕುನ್ಮಾಏಿ ೭-೨೨) ; ಸೀತೆ ಬೆಂಕಿಯ ಪುಗೆ ಶೀತಳವತಾದುದು (ಹಂ. ೨-೪೬). 
ವಿ. ಮುಟ್ಟು ಗ ಸ್ಪರ್ಶಿಸು : ಅಳಿಯೆಆಗದನಿಲನಲುಗದ ರವಿಕೆರಂ ಪುಗದ 
- * * ಇರವಂತಿಯಿರೆ ಕಂಡು (ಕೃಕ್ತರ. ಹ. 834-3೩)- ಹುಗು: ೧. 
ಇದಿರಾಗಿ ಕಾದದೋಡುವರೆನೆ ದೇವತಾಭವನವಂ ವನವಂ ಹುಗುವಂತು 
ಮಾಡುವಂ . . . ರಾಯಮುರಾರಿ ಭೂಭುಜಂ (ಕೊಲ್ಮೂಕಾ- ೪-೩೫ ; 1147); 
ಎನ್ನ ಭಕ್ತಿದ್ವಾರವನು ಹುಗದನ್ಯವನಾರ್ಗದಲಿ * * « ನನ್ನನಅಂವುದು ಹುಸಿ 
ಕಣಾ (ಕ್ರಕುಲ. 06-8). ೨. ಕಲಿ ಹುಗದ ಹೆಸರಿಂಗದೋಜೆ ಕೊರಗದ 
ದರ್ಪವುಗದ ಬಗೆ ಹುಸಿ ಹುಗದ ನುಡಿ (ಶಕಳಾ, ೪. ಹೊಗು: ೧. 
ಮಾಚಮಗ[ನಾ] ಊರಟಾವನೊಳೆ ಹೊಗೆನೆನ್ಹು . . - ಸಿಂಗಮದೇವ 
ಯೆಟ್‌ವ್ಮೂನ ಬಂಗ ಪಡಿಗನೊಂಬಾ ದಣ್ಣಿನೊಳ್ಳಾದಿ ಸತ್ತಾನ್‌ (೫೪೩3. 
1x-i» ೩೦-೧೩ ; 981); ಬಗಿದು ಹೊಗುವೆನು ನಾ ನಿವ್ಮು ಮನವನು (08ರ. 
೪೭); ಅಕಟನ್ನೆಲ್ಲಿ ಹೊಗುವೈ ಕಂದ ಕುಂತಿಯ ಜಠರವಲ್ಲವಲೇ (ಕ:ನ್ಯಾಲ್ರೋ. 
೨-೪೬); ಅಜವಿಂಡ ಹೊಕ್ಕ ಹೆಬ್ಬುಲಿಯಂತೆ ಸೊಕ್ಕಿದ ಗಜವಿಂಡ 
ಸಿಂಹ ಹೊಕ್ಕಂತೆ .., ಕುಜನರ ಕುಟ್ಟಿ ಹಾಯ್ಕಿದನು (ಕೋಹಶ. ೩೩-೨೦). 
೨. ಆನು ಗಂರುವಃಜ್ಞೆಯಂ ವಖಾಾಜಟ್‌ದುದಟ್‌ಂದೆನಗೆ ಹಾನಿ ಹೊಗದಿರದು 
(ಶಕಳ. ೬-೪೭) ; ನಿಂದೆ ಹೊದ್ದದು ನಡೆವಳಿಗಳಲಿ ಕುಂದು ಹೊಗ([ಣ ೫. 
ಅ)ದು (ಕೊರ. ೦-೩-೨6). ೩. ಮೇಲೆ ಬೀಳು: ಆಕ್ರವಿಂಸು : ಉಟುಬಿ 
ಹೊಕ್ಕನು ದ್ರೋಣ ಪರಬಲವ (ಕುಠ್ಶಾರ್ರೋ- ೧-೩೩) ; ಮಂದಮತಿ ಸುತ 
ಹೊಲ್ಲ ಹಂದೆಯನು ನಂಬಿ ಹೊಗ ಹೊಲ್ಲ (ಸರ್ಕ: ೯೯): ೪. ಸೇರಂ ; 
ಕೂಡಿಕೊಳ್ಳು ; ಅತ್ತಡೇನಹುದೆಲೆಗೆ ತೊತ್ತಿರ ಹಿಂಡ ಹೊಗು (ಕುವ್ಮಾಸ, 
09-೭೪) 

ಪೊಗುಪೊಗು, ಹುಗುಹುಗು, ಹೊಗುಹೊಗು (ದ್ವಿರುಕ್ತಿ) : ಅಕ್ಕಆಂ 
ಬಾಲೇಂದುಧರನೊಳು ವೊಕ್ಕೂಪೊಳ್ಳಲರ್ದಲರ್ದು ಕೂಡುತ ಸೊಕ್ಕಿ 
ತಲ್ಲಿಂಗದೊಳಗಿಂತು ವಿಲೀನನಾಗಿರ್ದು (0ಸಪ್ರ- ೩8-೪) ; ರಕ್ಷಿಸುವೆನೊಲ 
ವುಣ್ಮಿಯಿನಿತು ಮನಕ್ಷತಂಗೊಳಲೇಕೆಯೆನ್ನಯ ವಕ್ಷವಂಂ ತೆಜದಪೆನು ಹುಗು 
ಹುಗು (03ಳ್ಳ, 94-99); ಹೊಗುಹೊಗುತ ಹೊರಬರುವ ಮಾನುಷ್ಯ 


೫೮೯೬ 


26 


40 


ಪೊಗುಂಡಿ (ನಾ). ಒಂದು ಸ್ಥಳದ ಹೆಸರಂ : 


ಳೊಗುತೆ 


ವಾಹಿನಿಯ ಕಲ್ಲೋಲಲೀಲೆಯೊಳು ದಿಟ್ಟಿ ಸಲಿಸಿ (ರುಲರೇ, ೪೬-೩). ಪೊಕ್ಕಿಲ್‌, 
ಹೊಕ್ಕಿಲ್‌ - ಹೆಣ್ಣು ಮದುವೆಯಾಗಿ ಸೇರುವ ಮನೆ.; ಅತ್ತೆಯ 
ಮನೆ ; ತವರುಂ ಪೊಕ್ಕಿಲುವಾಗಿ ಮದ್ಭ,ಹಮಿವಳಿ (6ರ೯ಕೇ. ೭-09); 
ಅವರ್ಗೆ ತಾಯ್ವನೆಯುವರ್ಗೆ ತವರ್ಮನೆಯುವರ್ಗೆ ಹೊಕ್ಕಿಲ ಮನೆಯು 
ಮೇಳುಂ ಗವಿಯ ಬೆಳಗುವನೆಯ್ದೆ ರಕ್ಷಿಪ್ಪರಮನೆಯು ತಾನೆ (ಕಂತ. 
೪-೦3). ಹೊಕ್ಕಿ, ಹೊಕ್ಕಿರಿ, ಹೊಕ್ಕಿಆ್‌ ಎ. ೧. ಆಕ್ರಮಿಸಿ ಯುದ್ಧ 
ಮಾಡು: ಅಣಿಚೆಲ್ವನಣುಮವರಾಕ್ರಮನ್ವೀರಮಹಾಮೇರು ಪೊಕ್ಕಿಅ 
ವೊರೆದೊಗರಾಜನ್‌ , ನಾಯಕರುಳ್ತಳ್ಲಿಆ್‌ದೋಡಿಸಿ ಬಿಟ್ಟರ್‌ 
(ಎಕ. ೫, ಶ್ರೀ8ಿಣಾ. ೬-3; ಸು. 780) ; ಪುರುಷಮಂ ಸಮಕಟ್ಟುವಮವ್ಪೊಡೆ 
ಪೊಕ್ಕಿಅಯಲಣ್ಮುವರಿಲ್ಲ (ಕಂಠಠಾ- ೬-೬೭ 6) ; ನಿಶ್ಶಂಕೆಯಲಿ ಹೊಕ್ಕಿಲ್‌ದು 
ಬಹ ಸತ್ವಾತಿಶಯ ಬೇಹುದು ರಣುಗ್ರದಲಿ (ಕುಣ್ಕಾಳ. ೧೬-೩): ವಿ. ಆಕ್ರ 
ಮಿಸಿ ಚುಚ್ಚು,-ಶಿವಿ; ಎಕ್ಕಲನ ಹೊಕ್ಕಿರಿದು ಕರಡಿ ಬುಯ್ಕೆರೆಯೆ 
ಮುಸುಡಂ ವಂಂರಿಯಲಿಕ್ಕಿ (ಕರರೋ. ೦೬-೨೩) ; ಹೊಳೆವ ೪ಣೆ ಹೊಕ್ಕಿಟ್‌ದ 


ದಾರಿಯೊಳುಳಿದ ಣೆ ದಾಂಟಿದವು (ಕುಮ್ಮಾಳೆ. ೦೪-೦೯). ಹೊಕ್ಕ 


` ಅಮಾವಾಸ್ಯೆ, ಹೊಕ್ಕಮಾಸೆ- “ಮಧ್ಯಾಹ್ನದ ಮೇಲೆ ಬಂದು ವನಾರನೆ 


ದಿನವಿರುವ ಅಮಾವಾಸ್ಯೆ ತಿಥಿಯ ಪೂರ್ವಭಾಗ” (6ನಂಕಾ). ಹೊಕ್ಕು 
ತುಂಬುವ ಬಾವಿ ಇ ಇಳಿದು ನೀರು ತುಂಬಿಕೊಳ್ಳಬಹುದಾದಂತಹ 
ಬಾವಿ ; ಮೆಟ್ಟಲುಗಳಿರುವ ಬಾವಿ; ನಡೆಬಾವಿ ; ಕಲ್ಮಾಣಿ: 
ಲಕ್ಕುಂಡಿಯಲ್ಲಿ ಗುಡಿಗಳಂತೆ ಹಲವು ದೊಡ್ಡ ದೊಡ್ಡ ಹೊಕ್ಕು ತುಂಬುವ 
ಬಾವಿಗಳಿರುತ್ತವೆ (ಕಳಾಗೆ- ೪೬೮) ; ಅಕ್ಕತಂಗಿಯರ ಬಾವಿಯೆಂಬ ದೊಡ್ಡ 
ಹೊಕ್ಕೂ ತುಂಬುವ ಬಾವಿಯನ್ನು ಇಬ್ಬರು ಪಾತರದವರಾದ ಅಕ್ಕ 
ತಂಗಿಯರು ಕಟ್ಟಿಸಿದರು (ಕಥಾಗೆ. ೩೦೪). 

[ರೇ- ॥ ತಮಿ. ಮುಲ, ಪುಂ; ತುಳು. ಪೊಗ್ಗು) 
ಕುಕ್ಕನೆರೆನಾಡ್‌ ೬ «೬ 
ಜತ್ತ ತಳವಾಶ ಪೊಗುಣ್ಣಿ ಕಾಳೆಗದುಳ ಎಜ್‌ದು ಸತ್ತ (ಎಳ. 1೫. ನೆಂಬುಂ- 
[?) 


೩೪-೪, ಸು. 7507) 


ಪೊಗುತರ್‌, ಪುಗಂತರ್‌, ಹೊಗುತರು (ಕ್ರಿ)- ಒಳಹೊಗು; ಪ್ರವೇಶಿಸು: 


ಚಪ್ಪರದ ಬಾಗಿಲ್ಗೆ ಬಂದೊಡವರ್‌ ಪೊಗಲೀಯದಿರ್ದೊಡೆ ಅವಂದಿರಟ್‌ಯ 
ದಂತೆ ಪೊಗುತಪ್ಪಾಗಳು (8056. ೬-೩೦). ಪುಗುತರ್‌ : ಆಳುಪೇನ್ಜ ; .. . 
[ಉ]ದ[ಯಾ]ಪುರಮನ್‌ ಪುಗುತಪ್ಪಲ್ಲಿ.. . ಅಟ್‌ದಃ ಸುರಲೋಕಕ್ಕೆ 
ಏಜ೨ದನ್‌" (ಎಇ, 1೫೩: ೨೦-೫; ಸು. 800); ಸಂಗರಾರ್ಜುನಂ 
ಸಿದ್ಧನಂತಾ ಸಿದ್ಧ ಕ್ಷೇತ್ರಮಂ ಪುಗುತಂದ೦(ಕಾರಸಾ, ೫೨೯ ಕೂದ್ರಳ) ; ಸಂಚಿತ 
ಪುಣ್ಕರ್‌ ಪಾಂಚಾಲದೇಶಮಂ ಪುಗುತಂದರ್‌ (ಶಂಶರಾ. ೩೩ಟ ; ಆ 
ಗೃಹಮಂ ಪುಗುತಂದನಚ್ಕುತಂ (ಗರಿ. 0೦-046)- ಹೊಗುತರು ; ಹೊಳಲ 
ಹೊಗೂತರುತಮವಮ ಕಂಡನು . . . ನಿಜಧಾಮದಲಿ ಮುಕ್ಕುಳಿಸಿ 
ದಮಳಪ್ರಭೆಯಿಬೇನೆಂದು ಬೆಟಿಗಾದ (ಏಕಾಗ. 6-30 -೨೭). [ಪೊಗು 4 ತರ್‌] 


ಪೊಗುತೆ, ಪುಗುತೆ, ಹುಗುತೆ, ಹೊಗುತೆ (ನಾ). ಹೊಗುವಿಕೆ ; 


ಪ್ರವೇಶ : ಬಗೆ ಭಾವ ಧಾತು ಮಾತುಗಳಿಂಪು ಸೊಂಪಿನ ಪೊಗ್ಗ(ಗು,ತೆ 
ಯನೆಳ್ಳನಿತನಜ*ಯೆ ಅಗಣಿತಮಶಿಗಳಾವವರೀ ಕೃತಿಯನು ಮಿಗೆ ತಿರ್ದಿ 
ಬಣ್ಣವಿಡುವದು (6083. ೦-೦೦೬): ಪುಗುತೆ : ಪೊಗಟಕ್ಕಿ, ನೆಗಬಕ್ಕಿ, ಪುಗುತೆ 
(ಕರುರ. ೨೦೦ ಶ್ರಯೋ) ; ಪುಗುತೆ, ಪುಗುತೆಗಳ* ; ಮಿಗುತೆ, ವಿಂಗುತೆಗಳ್‌ 
(ಕರನು- 8೬೦ ಶ್ರಯೋ). ಹುಗುತೆ : ಕವಿಯ ಹುಗು[886%9. ಗ)ತೆ 
ಗಮಕಿಯ ಸಂಚ ವಂದಿಯ ಚೊಕ್ಕೆಹ ವಾಗ್ಮಿಯ ಚೇತನ ಇಂತೀ ಚತುಷ್ಟಯ 
ದಲ್ಲಿ ಯುಕಕ್ತಿವಂತನಾದಡೇನು (ಡರೊನ್ನು. ಕ. 340-೪). ಹೊಗುತೆ : 
ಕಾರುಕನ ಹೃದಯದ ಕಪಟ ಕಣಿಲೆಂದು ಕೈಯ ಕಲ್ಲು ತನು £ಟ್ಕಳಿಹೀನನೆ 
ಹೊಗುತೆ ಸೆ ರಣೆಯವಳೊಳುಪಿನ ಮಾತು ಇವು ಸಾರದ ಪ್ರಸ್ಮದಂತೆ 


ಪೊಗುಲೂರ್‌ 


(ಗಳೊ, ಕ. ೬೪೪-೭೯); ತೆಗೆದು ಗಳಹತ್ತದಲಿ ಕೊರಳನು ಬಿಗಿಯೆ ಬಿಡಿಸುವ 
ತೋರಹತ್ತದ ಹೊಗುತೆಯನು ವಂಚಿಸುವ . . . ಬಿನ್ನಾಣದಲಿ ಹೆಣಗಿದರು 
(ಕುಡಕ. ೦೪-೪೬). [ಪೊಗು + - ತ್ಮೆ) 


'ಪೊಗುಲೂರ್‌ (ನಾ). ಒಂದು ಊರಿನ ಹೆಸರು : ಪೊಗುಲೂರ ವಾಸ್ತ 


ವ್ಯಸ್ಯ ಭಾರಧ್ವಾಜಸಗೋತ್ರಸ್ಯ ಭಾರಧ್ವಾಜಸೂತ್ರಸ್ಮ (a6. XII. 06-0೯; 
ಸು. 660). [? +e] 

ಪೊಗ್ಗೆ, ಹೊಗೆ, (ಕ್ರಿ). ೧. ಹೊಗೆಯನ್ನು ಕಾರು; ಧೂಮವನ್ನು 
ಉಗುಳು ; ತ್ರಿಪರಂಬೊತ್ತಿಸಿದಂತೆ ಪೊತ್ತಿ ಪೊಗೆದತ್ತೆತ್ತಂ ವಿಯನ್ಮಂಡಳಂ 
(ಶೆಂಶರಾ. ೦-೦೭) ; ಆ ಪುಲ್ಲು ಪೊತ್ತಿ ಪೊಗೆದುರಿದು ಮಂದುರಮಂ ಪೊತ್ತಿ 
ದೊಡೆ (₹ಂಕತಂ. «೭€-೦೨) ; ಪೊಗೆದುದು ಪೊತ್ತಿದತ್ತು , , . ಸುಟ್ಟಿತು 
ಶಿದು . ತೇಗಿದತ್ತಗಿಯದೆ ನಿಂದ 'ಪೂಗಣೆಯನಂ ಪಣೆಗಣ್ಣುರಿ ಹಂಪೆ 
ಯಾಳ್ದನಾ (೧೦೪- ೮-೪೬) ; ಧಗಧೆಗತ್ಕಾರದಿಂದಂ ಧರಣಿಮಂಡಲಂ ಪೊಗೆ 
ವುಶಿರ್ದುದು ಸಮುದ್ರಂ ಕುದಿದು ತಳಮಳಲನುಗುಳುತಿರ್ದುದು (ಕಂಪು 
10-30). ೨. (ಪರಿಮಳವುಳ್ಳ) ಹೊಗೆ ಆಡಿಸು; ಹೊಗೆಕೊಡು : 
ಮುಡಿಯಂ ಗುಗ್ಗುಳದಿಂ ಪೊಗೆದಾಅಾಸಿ ಪೂವಂ ಸೂಡಿ . - - ಪೊಂದೊಡವು 
ಗಳಿಂ ಪಸದನಂಗೊಂಡು ಮಿಂಬಟಯಿಗೆಯನ ಕುಲದೇವಿಯರೆನೆ 
ಕಣ್ಣಿಂಬಾದರ್‌ (ಉಾಶುಕೃ- 099-9)- ೩. (ಆಲಂ) . (ಬಿಸಿಲಿನಿಂದ) 


೫೮೯೭ 


36 


ಕಡಿಕಾಗು ; ಸೀಯು : ಪೊಗೆದುದು ಸಸ್ಕಾನೀಕಂ ಮೃಗತೃಷ್ಣಾಂಬುವಿನ |. 


ವೀಚಿ ಪೊಂಗಿದುದಿರದಂದುಗುಟ್ಟುದು ಕೆಂಗಿಡಿಯಂ ಬೇಸಿಗೆ ಬಿಸಿವೊಯ್ಲ 
ನರ್ಕಮಣಿಗಣಮಾಗಳ್‌ (ಉಠ್ಕ. ೯-68). ೪. ಕಪ್ಪುಗು ; ಮನೆಮನೆ 
ದಪ್ಪದೆ ನೆಗೆದುದು ತನಿಗಿರ್ಚಿನೆ ದಹನವಿದೈಯಿಂ ಸುಟ್ಟಂ ಪಾವನಿ ಲಂಕೆ 
ಯನಸುರಾಧೀಶನ ಮನಮುರಿವನ್ನಮಾನನಂ ಪೊಗೆವನ್ನಂ (ಶಂರಾಮಾ, 
00-099). ೫. ದಂಃಖಿಸಂ ; ಪರಿತಪಿಸು ; ಮರುಗು ; ಅನಿಎರಿದು 
ದುಃಖದೊಳ್‌ ನಮೆದು ನಾರುಗಿದು ಪೊಗೆದು ಸತ್ತಲ್ಲಿ ನಿಷಾದನ ಮನೆ 
ಯೊಳ್ಳೆಣ್ನಾಯಾಯ್ರ್ತು (ಸಂಕುರೂ. ೩-೦೪); ಸುಯ್‌ ಬಿಸಿಯವಾದುವಿದೇಕೆ 
ಕದಂಪು ಕೆಂಪನಾಳ್ತುಗುಟ್ಕಪುದೇಕೆ ಗಗ್ಗರಿಕೆಯಗ್ಗಳವಾದುದಿದೇಕೆ ನೀಂ 
ಕರಂ ಪೊಗೆದಪೆಯೇಕೆ ಪೇಟ್‌ನಗೆ ಪಂಕಜಪತ್ರವಿಶಾಲಲೋಚನೇ 
(ರನ. ೭-೦9). ಹೊಗ್ಗೆ: ೧. ಗುಂಡು ಬಿದ್ದೊಡೆ ಹೊತ್ತಿ 
ಹೊಗೆದು. ದಳ್ಳುರಿ  ಮಸಗೆ (ಸಿರ್ಕಕಾ. ೬-೨೨) ; ತೋರಣದಲುರಿ 
ತಳಿತು ಉಜದ್ವಾರ ಹೊಗೆದುದು (ಕುನ್ಮಾಸ- 08-9೨) ; ಹೊಗೆದು 
ದಾನನವಕ್ಷಿ ಕಿಡಿಗಳನುಗುಳಿದವು ಹೊಗೆ ಸುತ್ತಿ ಕುಡಿಮಾಸೆಗಳು 
ಕೌಟ್‌ದವಂಗ ಕಾಹೇಟ್‌ದುದು ಕಡುಹಿನಲಿ (ಕೊಕರಾ- ೨-೩-೮): ೬. 
ಸುಡು ; ದಹಿಸು : ವಿಗಡರುದ್ರನು ಲೋಚನಂಗ್ನಿಯೊಳೊಗುವಿಂಗೆಯ 
ಕೋಪದಲಿ ಕಾಮನ ಮಿಗೆ ದಹಿಸಿದಂದದಲಿ ರಿಪು ಕುಂತೀಕುವಹರಕರ 
ಹೊಗೆದು ಳೆ ಲಾಕ್ಷಾಭವನದಲಿ (೪ನ್ಮಾ ಇ. 6-40)- ಪ. ಪ್ರಚಂಡವಾಗು ; 


ಪ್ರಜ್ವಲಿಸಂ : ವರಹಾಗ್ನಿಯೆತ್ತಿ ಮನಂ ಪೊತ್ತಿ ಬುದ್ಧಿ ಕವರ್ದು 
ಆಹಂಕಾರಂ ಹೊಗೆದು ಚಿತ್ತಂ ಬೆಂದು ಹರೆಣವರಿದು . ,. ಭೋಗದ 
ವಿಯೋಗಿಯೆನಿಸಿರ್ದ ತರುಣಿಯರ, ವಿರಹಾತಿಶಯವಂಂ- ಗಿರಿರಾಜಂ 


ಕರುಣಿಸಿ ನೋಡಿ (ಗೀ. ೪-೦೦5 ವ) ; ಉರಿಯ ಕರುವಿಟ್ಟಂತೆ ವಿಲಯದ 
ಹರನ ಖತಿ ಹೊಗೆವಂತೆ ಸಿಡಿಲಿನ ಹೊರಳಿ ಹೊದಣಕಿದ್ದಂತೆ ನಿಂದವನವ 
ಘಟೋತ್ಕಚನು (ಕುನ್ಮಾಊೀ. ೨-೦೨). ೮. ಮಸುಕಾಗು ; ಮಂಕಾಗಂ ; 
ಕಾಂತಿಹೀನವಾಗು ; ಚಿತ್ತವಿಸು ಧೃತರಾಷ್ಟ್ರ ಕೌರವನಿತ್ತನಿರುಳೋಲಗವ 
ಮಂಜಿನ ಮುತ್ತಿಗೆಯ ನಭದಂತೆ ಹೊಗೆದುದು ರಂಯನಾಸ್ಥಾನ 
(ಕುವ್ಮಾರ್ರೋ, ೪-೪): ೯. ಸಿಟ್ಟಿಗೇಳು; ಧುಮುಗುಡು : 
ಅಪ್ರಸನ್ನಾ - ಹೊಗೆವುತ್ತಿರ್ದಳ* (ನಿವಾ: ೩೦-೦೪) ; ಹೊತ್ತ ಕೋಪದ 
ಹೊಗೆವ ವಣಖದೌಡೊತ್ತುವಧರದ ವೈರಿಸೇನೆಯ ಕುತ್ತಿ ತೇಗುವ ಮನದ 


ಪೊಗೆ, 


ಮಾರುತಿ ಮೊಳಗಿದನು ಮುಂದೆ (ಕುಣ್ಮಾಳ. ೦೨-೨0), ದರಿ, ದ್ವೇಷಿಸು ಃ 
ಈ ಅಣ್ಣ ತಂಗಿ ಮೇಲೆ ಮೊದಲಿಂದ ಹೊಗೆದು ಹೊಗೆದು ಹೊಗೀತಾಲೇ 
ಇದ್ದಿದಾನೆ. ಇವನು ಹೊಗೆದರೆ ನವುಗೇನಾಯತ್ವಿ 9 (817: ೨೩0): 
೧೧. [ವೈದ್ಯಶಾ] ಚಿಕಿತ್ಸೆಗಾಗಿ ಔಷಧೀಯಗುಣವುಳ್ಳ ಹೊಗೆ 
ಯನ್ನು ಹಾಕು,__ಹೊಗೆಯೇಳಿಸು ; “ ಹೊಗೆ _ಧೂಮನಿರೋಧ 
ಕ್ರಿಯಾಯಾಂ, ಧೂಮೇ ಚ” (ಕನುರಾ). 

ಹೊಗೆಹಾಲ ಮೊಸರು ಇ “ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ 
ಹಾಲಿಗೆ ಹೆಪ್ಪುಹಾಕಿ ಮುಚ್ಚಿರಿಸಿ ಅದೇ ದಿವಸ ಮಧ್ಯಾಹ್ನ ತೆಗೆದು 
ಉಪಯೋಗಿಸುವುದು. ಇದಕ್ಕೆ ಹೊಗೆಹಾಲ ಮೊಸರೆಂದು ಹೆಸರು” 
(ಸೂಶಕಾ- ೨-೦೦ 688) ; ಬಿಸಿಲುವುದಿಸದ ಮುನ್ನ ಹೆಪ್ಪನೆಆಸದಾ ಹಾಲ 
ನೊಸೆದು ಹಿಂಬಗಲಿನೊಳು ತೆಗೆಯಲದು ಹೊಗೆಹಾಲ ಮೊಸರೆಂಬ 
ಹೆಸರಾಯ್ತು (ಸೂತಕಾ. ೨-೦೦), 

[ದೇ. ತಮಿ. ಪುಕೆ; ಮಲ. ಪಕ; ತುಳು. ಪ್ರಗೆ, ಪೊಗೆ ; ತೆಲು. 
ಪೊಗಯು, ಪೊವಯು) 


ಪೊಗ್ಗೆ, ಹೊಗೆ, (ನಾ). ೧. ಧೂಮ: “ಪೊಗೆಯೆನಲ್‌ ಧೂಮ” 


(ಕರ. ೬೦) ; ಪೊಗೆ ಪೆರ್ಚಿ ನೆಗೆದ ಕಾಟಕ್ಕಿರ್ಚುವುಂ . .. ಕಂಡೆಂ (ರರ್ಮಾರಾ- 
63-೨೬) : ಬಳಸೆ ಮುಗಿಲ್ಲಳ್‌ ಕನಕಾಚಳಮಂ ಬಳಸುವವೊಲಕ್ಕಿದಾಹುತಿಗಳ, 
ಗೊಂದಳೆದಿನೊಡನೊಗೆದ ಪೊಗೆಗಳ ಬಳಸಿದುವೆ3ವಿಡದೆ ಕನಕಯೂಪವು 
ನಾಗಳ್‌ (ತುಕಂಥಃ. ೬-೩8); ಪೊಗೆಯಿಂ ಕಿರ್ಚಂ ಮೊಬಗಿಂ ಮಟಕಿಯಂ . . . 
ಜೋಯಿಸರಿಂ ಗ್ರಹಣಮನಜ್‌ವಂತೆ . . . ಅಜಾವುದು (ರವರ್ತಿಕ್ಕು. ೯-೬೪); 
ಕೆಯ್ಯ ಶ್ರೀಗಂಧ ಧೂಪಾರ್ಶಿ ಪಾಪಾರಣ್ಯದ ಬೇಗೆವೊಲ್‌ ಪೊಗೆ ಮುಸುಕಿ 
ದುದು - (ಟೋಹತ. ೪-೩೦). ಪಿ. ಆವಿ; ಹಬೆ: ಗೇರ ಪಣ್ಣನಿದು 
ಕೆಂಡಮೆನುತ್ತಂ ಸಾರಿ ಮೇಲೆ ತೃಣಮಿಟ್ಟದನೂದಲ್‌ ಸೇರಿ ಬಾಯ ಪೊಗೆ 
ತಳ್ತಿರೆ ಕಂಡಾ ದುರಿಗಂ ಮುದದಿನೂದುತಮಿರ್ಡಂ (658೩8. ೯೨೨೩). 
೩. (ಆಲಂ) ಅಗ್ನಿ ; ಬೆಂಕಿ: ಜ್ವಾಲೆ: 'ಪೊಗೆಮೊಗ' ಪರಾ. 
೪, ಅಗ್ನಿಯ ದಿಕ್ಕು ; ಆಗ್ನೇಯದಿಕ್ಕು : ಹರನೊಳೊಗೆದು ನೈಖುತಿಗೆ 
ಬರ್ಪೊಡಂ ಪೊಗೆಯಲೊಗೆದನಿಲಂಗೆ ಬರ್ಪೊಡಂ . . . ಇವ ನೋಡಿ ಪೇಟಕ್‌ 
ಮಟಕಯಧಿಕ ತಾನೆ೨ಬುದಂ (ಅಟ್ಲಿಕು. ೨-0). ಹೊಗ್ಗೆ : ೧. “ಧೂಮಮೆನೆ 
ಹೊಗೆಯಕ್ಕು" (ಶುಂಗರಾ.- ೦-6) ; ಒಲೆಯಡಿಯನುರುಹಿದಡೆ ಹೊಗೆ 
ಗೋಳಕನಾಥನ ಕೊರಕ ಸುತ್ತಿತ್ತು ಮಹೀತಳನ ಜೆಡೆ ಸೀಯಿತ್ತು ಮರೀಚಕನೆ 
ಸಿರ ಬೆಂದಿತ್ತು (0ನ. ೯೩0); ಮೊಗದ ಹೊಗರವಗಡಿಸೆ ಸುಯಿಲಲಿ ಹೊಗೆಯ 
ಹೊದಣಂಕುರಿಸೆ ಬಿಡುಗಣ್ಣುಗಳೊಳೊಕ್ಕುದು ಕೆಂಪು ಸೊಂಪಡಗಿತು ಮುಖ 
ಸ್ನೇಹ (ಕುವ್ಮಾರೀ: ೬-೨೦); ಹೊಗೆಯೊಳಗೆ ಹೋಗಬೇಕಾದರೆ ಬಾಗಿಕೊಂಡು 
ಹೋಗಬೇಕು (ಮಖ. 19, ೬). ವಿ. ಒಂದೆಲಗನ ಸೊಪ್ಪು, 
ಗಾಂಧಾರಿಸೊಪ್ಪು . . . ಇವುಗಳನ್ನೆಲ್ಲಾ ದಳಿಗೆಯಲ್ಲಿ ಹಾಕಿ ಹತ್ತು 
ಮೊಗೆ ಅಂಬಿಲವಂ ಹುಯ್ದು ಕುದಿ ಬರುವ ಹಾಗೆ ಕಾಯಿಸಿ ಆ 
ಹೊಗೆಯಿಂದುಬೆ ಯ ಕಾಯಿಸಲು ವಾತಜ್ವರಂ ತೀರ್ಗುಂ (ಸಕವೈೆ. ೬೧. 
೩. ಬಾಣದ ಹೊಗೆಯಲಿ ರಿಪುಗಳ ತೂಳಿಸಿಕೊಂಡೇಣಾಂಕ ನಂಶಸಂಭವನು 
ಕ್ರೋಣೀಪ ಬೆಟ್ಟದ ಚಾಮೇಂದ್ರನೊಳಹೊಕ್ಕು ಮಾಣದಿಅ್‌ದ ರಿಪುಬಲವ 
(ಕಂಸರಿ: ೩-೬೪). ೫. ಮಂಕು; ಮ್ಲಾನತೆ : ನಗೆಗೆ ನಗೆ ಕುಂಟಣಿ 
ಏವೇಕದ ಹೊಗೆಗೆ ಹೊಗೆ ಸಖಿಯಾದುದಲ್ಲಿಯ ಹಗರಣಿಗ ನಾನಾದೆನದು 
ನೋಟಕದ ಜನವಾಯ್ತು (ಕುಠ್ಕಾಸ. ೦೨-೪೨); ಇವರ ಹರುಷದ ನಗೆಯನಾ 
ಬಲದವರ ಮೋಲಆ್‌ಯ ಹೊಗೆಯನು . . . ನೀ ಚಿತ್ತವಎಸಿದೈ ಧೃತರಾಷ್ಟ್ರ 
(ಕುನ್ಮಾಕ- ೦೨-೨). ೬. ಹೊಗೆಸೊಪ್ಪು ; ತಂಬಾಕು: ಆ ವರುಷ 
ಮೂರು ಕೊಳಗದಷ್ಟು ತಕ್ಕಲು ಕಿತ್ತು ಹೊಗೆ ಹಾಕಿದ್ದರಿಂದ ಸುಂಕಗಿಂಕ 
ಕಳೆದು ಅರುವತ್ತು ವರಹ ಬಂತು (ಕೆಂಗಾಳ್ಕ- ೩೦೩). 


ಪೊಗೆಗುಡಿ 


ಹೊಗೆಯ ಒತ್ತಿ » ಹೊಗೆಸೊಪ್ಪಿನಿಂದ ತಯಾರಿಸಿದ ಬೀಡಿ, 
ಸಿಗರೇಟು ಮುಂತಾದುವು: ಕಾರ್ಪಾನೆಯ ಹೊಗೆಯು ಮತಾ 
ವರಣವನ್ನು ತುಂಬಿರುವುದು ಸಾಲದೆ ಪ್ರತಿಯೊಬ್ಬನೂ ಒಂದೊಂದು 
ಹೊಗೆಯ ಬತ್ತಿಯನ್ನು ಬಾಯಲ್ಲಿಟ್ಟುಕೊಂಡು ಹೊಟ್ಟೆ ತುಂಬಿಸಿ ಮತ್ತೆ 
ಹೊಗೆ ಕಾರುತ್ತಿರುವನು.! (ಕೈಉಳ. ೩)- ಹೊಗೆಯಾಗಾ ಇ ಹೊಗೆಯಿಂದ 
ಆವೃತವಾಗು ; ಧೂಮವುಂಟಾಗು : ಹಸಿಸೌದೆಯಾದ್ದರಿಂದ ಒಲೆ 
ಸರಿಯಾಗಿ ಉರಿಯದೆ ಮನೆಯೆಲ್ಲಾ ಹೊಗೆಯಾಯಿತು (ರೂಂ). ಹೊಗೆ 
ಜಾಕು - ೧." ಹೊಗೆಯನ್ನೂ ಉಂಟುಮಾಡು ; ಧೂಮವುಂಟು 
ಮಾಡು : ಹೋಗು ಅನ್ನಲಾರದೆ ಹೊಗೆ ಹಾಕಿದರು (ಗಾರೆ): ಹೊಗೆ 
ಹಾಕುವುದರಿಂದ ಸೊಳ್ಳೆಗಳು ಕಡಮೆಯಾಗುತ್ತವೆ (ಕೂ8)- ೨. (ಶಿಕ್ಷೆಗಾಗಿ) 
ಮೆಣಸಿನ ಕಾಯಿ ಮುಂತಾದ ಖಾರದ ಹೊಗೆಯನ್ನು ಉಂಟು 
ಮಾಡು: ಹಿಂದೆ ಮಠದ ವಿದ್ಮಾರ್ಥಿಗಳಿಗೆ ವಿಧಿಸುತ್ತಿದ್ದ ಕಠಿಣಶಿಕ್ಷೆಗಳಲ್ಲಿ 
ಹೊಗೆ ಹಾಕುವುದೂ ಒಂದು (ಕಂ). ೩. (ಚಿಕಿತ್ಸೆಗಾಗಿ) ಔಷಧೀಯ 
ಗುಣವುಳ್ಳ ಹೊಗೆಯನ್ನು ಉಂಟುಮಾಡು ; ಧೂಪಹಾಕು : 
ಹಿಂದಿನವರು ಶೀತ ಕಡಮೆಯಾಗಲು ರಾಗಿಹಿಟ್ಟು, ಅರಿಸಿನದ ಪುಡಿ 
ಮುಂತುದುವುಗಳಿಂದ ಹೊಗೆ ಹಾಕುತ್ತಿದ್ದರು (ಕಂ). ೪. ಒಲೆಹಚ್ಚು; 
ಅಡುಗೆ ಮಾಡಂ : ಅವಳಿಗೆ ನಾನು ಶರಣಾಗತನಾದರೆ ನಾನು ಈ ಊರಲ್ಲಿ 
ಹೊಗೇ ಹಾಕ್ಕೊಂಡು ಇರೋಕಾಯ್ತುದಾ ! (ಹುಟ್ಕತ. 9೩೮); ಹೆಣ 
ಸಾಗಿಸೋವರೆಗೂ ಊರಲ್ಲಿ ಹೊಗೆ ಹಾಕೋ ಹಾಗಿಲ್ಲ (9). ೫. (ಕಾಯಿ 
ಗಳನ್ನು ಕೃತ್ರಿಮವಾಗಿ ಹಣ್ಣುಮಾಡಲು) ಕಾವಿಗೆ ಹಾಕು ; 
ಅಡೆಹಾಕು : ಬಾಳೆಗೊನೆಯನ್ನು ಹೊಗೆ ಹಾಕಿ ತಂದಿದ್ದಾನೆ (ಊಂ). 
[ ಆ ಪೊಗ್ಗೆ./ತಮಿ. ಪುಕೈ; ಮಲ. ಪ್ರಕ; ತುಳು, ಪುಗೆ, ವೊಗೆ ; 
ಕೊಡ. ಪೊಗೆ; ತೆಲು. ವೊಗ, ಪೊವ; ಕೋಲಾ. ನಾಯ್ಕಿ. ಪೊಗ್‌ ] 
ಪೊಗೆಗುಡಿ, ಹೊಗೆಗುಡಿ (ನಾ). ಹೊಗೆಯುಗುಳುವ ಕುಡಿ; ಹೊಗೆ 
ಕಾರುವ ದೀಪದ ತಂದಿ : ನೆಗೆವ ಪೊ[ಶಾಕಾಂ. ಹೊ]ಗೆಗುಡಿಗಳಿಂದೇಂ 
ಸೊಗಯಿಸುತಿರ್ದಪುವೊ ಸುತ್ತಲುಂ ಕಟ್ಟಿಲೆಯಂ ಮಿಗೆ ಕುಡಿದಟಿ್ಕಿಸಲಾಟದೆ 
ಮಗುಟ್ಲವೆ ಕಾಜದಪುವೆನಿಸಿ ಕೆಯ್ದಾವಗೆಗಳ್‌ (ನರವು: 3-6). 
ಹೊಗೆಗುಡಿ : ಮೇಲಿನ “ವರ್ಧಪು' ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ ಪೊಗ್ಗೆ + ಕುಡಿ,] 
ಪೊಗೆಗೆಚ್‌ (ನಂ). ಧೂಮರೇಖೆ : ಪೊಗೆಗೆಆ್‌ಯಂತೆ ಕಣ್ಣೆಸೆದುದಾ ರಾಯನ 
ಮೃಗನಯನೆಯ ರೋಮರಾಜಿ (ಕುಣಸಾಂ- ೬-೨೪). (ಪೊಗ್ಗೆ + ಗಲ್‌] 
ಪೊಗೆಗೊಳ್‌ (ಕ್ರಿ). ಹೊಗೆ ಹಿಡಿ; ಹೊಗೆಯಿಂದ ಮಸುಕಾಗು ; 
ಪೊಗೆಗೊಂಡ ಚಿತ್ರಲತೆ ದೂಳಿಗೊಂಡ ಪುತ್ತಳಿಗೆ ಮಂಜುಗೊಂಡಬ್ಬಿನಿ 
ಕಾರ್ಮುಗಿಲೊಳಕೊಂಡೆಳವೆಆಕಿಯೆನೆ ಮೃಗಲೋಚನೆ ಸೀತೆ ನಾಡೆ ಪಾಡಟ: 
ದಿರ್ದಳ್‌ (ಕಂಠಾಶಾ. 00-68) ; ಮಿಗೆ ಕಾತರವ ಪುಟ್ಟಿಸುವ ಸುಗುಣನ 
ಸೋಂಕದವಳ ಜನ್ಮೆ ಸೊಗಸಲ್ಲ ಪೊಗೆಗೊಂ[೫ಕಾಂ. ಯುಂ]ಡ ಪುತ್ತಳಿ 
ಯಂತೆ (ಕು೦೨ಸಾಂ. ೨೨-೨೩). [ ಪೊಗ್ಗೆ 4 ಕೊಳ್‌] 
ಪೊಗೆಗೊಳಿಸು, `ಹೊಗೆಗೊಳಿಸು (ಕ್ರಿ). (ಪರಿವಂಳದ) ಹೊಗೆಯಾಡು 
ವಂತೆ ಮಾಡು; ಧೂಪಹಾಕು : ಕಳೆ ಕರ್ಪುರದ ಕಸವಂ ತಳಿ 
ಕತ್ತೂರಿನೀರನಿಕ್ಕು ಮುತ್ತಿನ ಕಡೆಯಂ ಬೆಳಗು ಮಣಿದೀಪಮಂ 
ಪೊಗೆಗೊಳಿಸಗರುವನೆಂಬರೆಲ್ಲಿ ಸೂಳೆವಳರ್ಕ೪* (ಜಗಂ- €-000) : ಪೂಜಿಸಿ 
ನಿಳಿಂಪಸಂಕುಲಪೂಜಿತನಂ ಮಗುಟ್ಟು ಪೊಗೆಗೊಳಿಸಲಂದಾದಂ ರಾಜಿತ 
ಧೂಪಮನೊಸೆದಾ ರಾಜೋತ್ತಮನೋಹಿಲಾಂಕನೆಂದನುವಾದಂ (ಉರ್ಮರಿ- 
0-೬೪). ಹೊಗೆಗೊಳಿಸು: ಲಲನೆ ಕಳೆ ಕಪ್ಪುರದ ಕಸವನು ತಳಿ 
ಸಾಗಂಧೋದಕವನಗಿಲ ಮೊಗೆಗೊಳಿಸು (6ೀವಂಶ- ೩-೦8). 
[ಪೊಗೆಗೊಳ್‌ + -_ಇಸ್ವು) 


೫೮೯೮ 


ಪೊಗೆವೊಗೆ 


ಪೊಗೆಧ್ಯಜ (ನಾ). ಹೊಗೆಯೇ ಧ್ವಜವಾದವನು; ಧೂಮಧ್ವೆಜ: ಅಗ್ನಿ ; 


ಪೊಗೆಧ್ವ ಜನ ಟಾವಿಂಗೆ ತೃಣದ ಪರ್ವತವು ಬರ್ಪಂದದಿಂ (ಶನರೋ. 
೩-೩೨)- [ವೊಗೆ 4 ಧ್ವಜ) 

ಪೊಗೆಮೊಗ, ಹೊಗೆಮೊಗ (ನಾ). ಹೊಗೆ ಕಾರುವ ಮುಖ; ಉರಿ 
ಮೊಗ : ಒಗೆದ ಕುಚಂ ಮೊಗಂಗುಡದೆ ಚೆಲ್ವಿ ನೊಳೇ9ಸೆ ತತ್ಸಮಿಾಪ 
ದೊಳ್‌ ಪೊಗೆಮೊಗವಾದವೋ ಅ" ತಳೆದ ಧೂಮಘಟಂಗಳಿನುಣ್ಮಿ ಪೊಣ್ಮೆ 
ತಬ್ತಿಗೆರುವ ಧೂಮಲೇಖೆ ಸುರಸುಂದರಿಯಂ" ನಡೆತಂದರಂದು (ಕಂಕಾಮ- 
9೩-೪೩). ಹೊಗೆಮೊಗ : ಹೊಗೆಮೊಗದ ಕಿಡಿಗಣ್ಣ ಕೆವಿಸ್ಮಾಸೆಗಳ 
ಗುಜುಲ್‌ನ ಜು:ಜುಗೇಶದ ವಿಗಡನೆದ್ದನು (ಕುಶ್ಶಾತ- ೦೪-೦೦೦). 

[ವೊನ್ಮೆ + ಮೊಗ] 

ಪೊಗೆಯಿಡು (ಕ್ರಿ). ಹೊಗೆಯು ಹೊಮ್ಮು : ಪಡುವೆಡೆ ಕಿರ್ಚಿಲ್ಲದೆ 
ಪೊಗೆಯಿಡುವೊಡೆ ಮೇಣ್‌ ಪಟದ ಸೀರೆಯುರಿದೇಲ್ಕೊಡೆ ಮೇಣ್‌ 
ಕಿಡಿಗಳ್‌ ತಲೆಯಿಂದಂ ಪೊಅಮಡುವೊಡೆ ಯಮುಗೃಹಮನೆಯ್ದುವಂ 
ತಡೆಯದವಂ (ಊಳೋಶ. ೪-೪೬)- [ವೊಗ್ಗೆ 4 ಇಡು] 

ಪೊಗೆವಂಡಿ. ಹೊಗೆಬಂಡಿ, ಹೊಗೆಭಂಡಿ (ನಾ). ಹಬೆಯಿಂದ ಚಲಿ 
ಸುವ ಗಾಡಿ; ಉಗಿಬಂಡಿ; ರೈಲುಗಾಡಿ: ಪೊಗೆವಂಡಿಯ 
ತಂಗಿನೆಡೆಯೊಳಿಳಿದು (ಠುಣಕ: ೭-೩). ಹೊಗೆಬಂಡಿ : ಹೊಗೆಬಂಡಿ 
ಹೊರಟಿತು (ಕತಕ್ಯ. 0-99)- ಹೊಗೆಭಂಡಿ : ಇವರು (ಇುಗ್ಲೀಷರು) 
ಮಹಾಬುದ್ಧಿಯಿಂದಾ ಹೊಗೆಭಂಡಿಯನ್ನೂ ಹೊಗೆಹಡಗವನ್ನೂ . . 
ದೂರದೃಷ್ಟಿಯಂತ್ರಗಳನ್ನೂ ಹೆೊಸಹೊಸದಾಗಿ ಮಾಡುತ್ತಾ ಇರುವರು 
(ಅನಂಕ- ೪೦ ಳು). [ವೊಗ್ಗೆ 4+ ಬಂಡಿ,] 

ಪೊಗೆವಣ, ಹೊಗೆಹಣ (ನಾ). ಹೊಗೆಸೊಪ್ಪಿನ ಮೇಲೆ ಹಾಕುವ 
ಒಂದು ಬಗೆಯ ತೆರಿಗೆ: ಪಡವಳದೇವರಸರು ಪೊಗೆವಣಮ ಬಟ್ಟರು 
(ಶೊಂಕಕಾ- ೦೯೪೫, ಬಂಕಾಪುರ. ೪೪-೩೦; ?). ಹೊಗೆಹಣ : ಗದ್ದೆ ಬೆದ್ದಲು 
ತೋಟ ತಂಡಿಕ್ಕೆ ಆಡುಮಗದೆಆ* ಹೊಗೆಹಣ ೫ ೫% ೫ ಬೇಡಿಗೆ ದವಸ 
ಮುಂತಾದ ಸರ್ವಸ್ವಾಮ್ಮ ಸರ್ವಆದಾಯವನು ಆಗುಮಾಡಿಕೊಂಡು 
(ಕೈ50. ೦೯೩೦, ೩೩-೦೩; 3665); ಹೊಗೆಹಣ ಹೊಗೆಕಾಣಿಕೆ ಕುಜದೆಖಂಗೆ 

- ಆ ಸಕಲಸ್ವಮ್ಯವನೂ - ಅನುಭವಿಸಿ ಕೊಂಡು ಬಹರು 

(ಎಕ- 27%, ಮೈಸೂರು. ೦೦೩-೪೦೩; 3674). (ಪೊಗ್ಗೆ 4 ಪಣ್ಮ) 

ಪೊಗೆವರಿ (ಕ್ರಿ). (ಆಲಂ) ರುಚಿಯನ್ನು ಕುಂದಿಸು,_-ಕಡಮೆಮಾಡಂ; 
ಹೀಗಳೆ : ಮುಗುದೆಯರ ತಲೆರನ್ನೆ ಕೇಳು ಮದ್ವಚನರುಚಿ ಪೊಗೆ 
ವರಿಯದೇ ಕಾಯ್ದ ಚಿನಿಪಾಲ (ಶವನೋ. ೨೬-9)- [ಪೊಗ್ಗೆ 4 ಪರ್ಮಿ) 

ಪೊಗೆವಳವಿಗೆಯ 'ಪೊಗೆವಟಿಯಿಂಗೆಯ" ನೋ. 

ಪೊಗೆವಟಯಿಗೆಯ. ಪೊಗೆವಳವಿಗೆಯ, ಪೊಗೆವಟವಿಗೆಯ (ನಾ). 
ಹೊಗೆಯೇ ಧ್ವಜವಾದವನು ; ಅಗ್ನಿ; ಬೆಂಕಿ: “ಮರಗೂಟಂ, 
ಪೊಗೆವಟಿಯಿಗೆಯಂ, ಕರ್ಬಟ್ಟೆಗಂ . . . ಇಂಗಳ, ಎಲರ್ಗೆಳೆಯಂ. ಈ 
೧೩ ಅಗ್ನಿ” (ಕರಸಾ. ೪೯-೩೩) - ಪೊಗೆವಳವಿಗೆಯ : “ಪೊಗೆವಳವಿಗೆಯನೆನೆ 
ಧನಂಜಯಗೆ ಪೆಸರೆ೨” (ಕಕಕ- ೩೦)- ಪೊಗೆವಲವಿಗೆಯ : “ಇಂಗಳನೆಲ 
ರ್ಗೆಳೆಯ ಪೊಗೆವಟವಿಗೆಯನಗ್ಗಿ ಹ್ಗ್ಗಿ. ಅಗಿನಿಯೆನೆ ಕಿಚ್ಚು” 

- 30). [ಪೊಗ್ಮೆ 4 ಪಟಯಿಗೆ - - ಅ,] 

ಪೊಗೆವಟವಿಗೆಯ '"ಪೊಗೆವಟಿಯಂಗೆಯ' ನೋ. 

ಪೊಗೆವೊಗೆ (ನಾ). ಒಂದು ಬಗೆಯ ತೆರಿಗೆ, - ಸುಂಕ (2): 
ಮಂನೆಯ ಸಾಮ್ಮದೊಳ' ಬಿಟ್ಟ ಮರ್ನ್ನಣೆಯೆನ್ಹೆನ್ನೊಡೆ ಮನ್ನೆಯದೆಲ 
ಆಳಿವಸತಾಯ ಪೊಗಗೆ]ವೊಗೆ ತಳಾಅಗೂಲಿ (೫9ಇಇ. ೩1-1, ೭೫.೨೦ ; 
1042) ; ಪೊಗೆವೊಗೆಯು ಮನೆಗೆ ಪಣವುಂ ಪಾಗದ ತೆಆ್‌ಯುಮಂ 

[?) 


ಬಿಟ್ಟಿ (ಎಇ. 211, 6೩-೩೪ ; 1067). 


ಪೊಗೆಸುತ್ತು ೫೮೯೯ ಪೊಚ್ಚಜುಂ, 
ಪೊಗೆಸುತ್ತು (ನಾ). (ಆಲಂ) ಮಂಕಾಗಿರುವಿಕೆ : ಮುಸುಕು ಪೊಗೆ ಮೌಕ್ತಿಕ ; ಆಳದೊಳಗೆ ಏನೋ ಒಂದು ಪೊಚ್ಚಮುತ್ತಿನಂತಿದೆ 
ಸುತ್ತು ಹೊದಕೆಗಳಸದೃಶದೊಲವಿಕೆ ವಿಚಿತ್ರಪುಳಕವಿಲಾಸಪ್ರಸರಂ ಸನ್ನಾಹನ (ಶ್ಮರಸ. ೨೩-೦೦). * ಪೊಸಮುತ್ತು ' ಪರಾ. ([ಪೊಚ್ಚೈ, ಮುತ್ತು) 


ಮಿಂತೆಸೆವಾ ದೇಗಕ್ಕೆ ತರದಿನನುಭಾವಂಗಳ್‌ (686. *-೦೦೨). 
[ಪೊಗ್ಳೆ + ಸುತ್ತು) 
ಪೊಚ್ಚ,, ಹೊಚ್ಚ (ನು). ೧. ನವೀನವಾದಂದು ; ಹೊಸದು::| 
“ಪೊಚ್ಚೆವೆನಲ್‌್‌ ಪೊಸತು” (೪೫೪೯: 8೩) ;  ಅಂಗರಾಜನೊಳಿದಿರ್ಚಿದ 
ಭಾವನೆ ಪೊಚ್ಚಮಾಗೆ ಹೇಮಾಂಬುರುಹಾಸ್ಕೆ ಸೋಲ್ಡುದೆನೆ ಕನ್ನಿಕೆ 
ಜನ್ಮೆಯನೊತ್ತೆ (೫ಂತತ್ಯ: 1-೦). (ಗು). ವ. ಹೊಸದಾದ ; 
ನವೀನವಾದ : ಹೊಂಗೆಲಸದ ಪೊಚ್ಚ ಪದುಮವಿಟ್ಟರದೊಳು, ಮಂಗಲ 


ಪೊಚ್ಚರ "ಪೊಚ್ಚಜ್ಮು' ನೋ. 

ಪೊಚ್ಚವಚ್ಚ (ನಾ). ಹೊಸ ಆಭರಣ; ನೂತನವಾದ ಅಲಂಕಾರ : 
ಪಚ್ಚ ಮಾಭರಣಂ; ಪಾವುವಚ್ಚಂ, ಪೊಚ್ಚೆವಚ್ಚಮಿತ್ಕಾದಿ (ತಕ್ಮಾತು. ೪೪0 
ಫ್ಯಾಕ್ಸಾ)- [ಪೊಚ್ಚ --ಪಚ್ಚ್ಯ] 

ಪೊಚ್ಚಳ 'ಪೊಯ್ಸಳ' ನೋ. 

ಪೊಚ್ಚಣ ಪೊಚ್ಚಣ್ಕು' ನೋ. 

ಪೊಚ್ಚಟಿತನ ' (ನಾ). ಅಹಂಕಾರ ; ಹೆವ್ಮೊ; ಗರ್ವ: ಮಂಕಿದಪ್ಪಡ 


ಮಜ್ಞನಗೆಯ್ದು (ರೋಹತ. 3೦-೩); ಕೊರಲೊಳೊಪ್ಪುವಚ್ಚ ಪೊಚ್ಚಚ್ಚಸರಂ 
ಮುಕುತಿವೆಣ್ಣ ಸಿರಿಗೊರಲ ಕರ್ಮಣಿಸರಮನಡಿಗೊತ್ತೆ (ಉಾಮಾಕ್ಮ. ೦೩೯-೦೪). 
`ಪೊಚ್ಚ ಮುತ್ತು', 'ಪೊಚ್ಚವಚ್ಚೆ' ಪರಾ. ಹೊಚ್ಚೆ : ೨. ಕಾಲರಾಯನ 
ಬೆರಳುಂಗುರದೊಳು ಗಾದೆ ಮಿರುಗುವ ಹೊಸ ಹೊಚ್ಚಹರಳು (ಇಂಕಾಶ: 
೨39-00): [ಆ ಪೊಸ) 
ಪೊಚ್ಚ (ನಾ). ೧. ತಪ್ಪು; ದೋಷ: ತಾನೆಚ್ಚಂ ಪೊಚ್ಚಮಲ್ಲದರಿ 
ವಾಹಿನಿಯಂ (ಕಠುರ. ೨3೪ ಪ್ರಯೋ): "ಪೊಚ್ಚಂಬೋಗು' ಪರಾ. 
ಪಿ. ಕಳಂಕ; ಮಾಲಿನ, : ಪಂಚೇಂದ್ರಿಯಪ್ರಾಣಿಗಳೊಳಂ ಪೊಲ್ಲರಪ್ಪ 
ತಿರ್ಯಜ್ಮನುಷ್ಕರ್ಕಳ ಆಸಾರಮಾಗಿ ಪೊಚ್ಚಮಪ್ಪ ಔದಾರಿಕಪೊಲ್ಲ 
ಶರೀರಂಗಳುಂ (ಸಾರ. ಇಲ): 

[ದೇ.॥ ತಮಿ. ಪೊಚ್ಚ. ಪೊಚ್ಚೈ. ಪೊಕ್ಕ ; ಮಲ. ಪೊಕ್ಯ ; ತೆಲು- 
ಪೊಚ್ಚ, ಪೊಚ್ಚೆ ] 
ಪೊಚ್ಚ, (ನಾ). ಹೊಳೆ; ತೊರೆ; ಪ್ರವಾಹ: “ಪೊಚ್ಚಂ-- ಪೊಟ್‌” 
(ಕರುರ- ಶಂ. ೨) ; ಕಾಳುವೈಷ್ಣವ ರಹಸ್ಕದೊಳು ತಲ್ಲಿಂಗಮಂ ಮೇಳೈಸಿ 
ಕ$ೂಳುತೊಂದು ಪೊಚ್ಚದೊಳು ಹಾಯ್ಕಿಯಾಮೇಲೆ ನೇಣ ವೀರನಾರಾಯಣ 
ನೆನಿಪ್ಪ ಪ್ರತಿಮೆಯನಲ್ಲಿ ನೆಲೆಗೊಳಿಸಲು (8ಾಸನೋಫು- ೦೦-೩೪) ; ತಡಿಯೊ 
ಳ್ನೀರ್ಗೊಂಬ ಕಾಡಾನೆಗಳಿಂ. . - ಮತ್ತ್ಯ್ಯಂಗಳಿಂ ಪೆಂಪಿಡಿದೊಪ್ಪಿತ್ತಲ್ಲಿ 
ಫೇನಸ್ಮಿತೆಯೆನಿಸುವ ಪೊಚ್ಚಂ ಪೊದಳ್ಳೊಪ್ಪದಿಂದಂ (0೫8: ೬-೨೩) : 
ಇಂತು ಮುಂಗಾರ್‌ ತಲೆದೋಚ ಕ ತಿರೆವೆಣ್ಣೆ ಮುಗಿಲ್ಲೊಂದಿಯೊಳ್‌ ಬಳ್ಳಿ 
ವರಿವ ನೇಹದಿಂ ಬೆಳ್ಳಂಗೆಡವ ಸೊಗದಾಲೀನೀತೆನೆ ಪೊಚ್ಚಂ ಪೆರ್ಚಿ 
ಪರಿದುದೂ (0ನೂಕ್ಕ. ೩-೦೪): " ಬಾಂಬೊಚ್ಚ ' ಪರಂ- 
ಪೊಚ್ಚ, ? (ನಾ). (?) : ಪೆಸರ್ಗಳ್ಳಿ ತತ್ತು ಸಮಸ್ತಪೇಚರಬಲಂ 
ತೇಜಕ್ಕೆ ಬೆರ್ಚಿತ್ತು ಮುಂ ಪೊಸಪೊಚ್ಚೆಂ[ಕಾಕಾಂ. ಪೊತ್ತಂ, ಪೊಟ್ಟುಂ, 
ಪೊರ್ತಂ] ಬೆರಸಿರ್ಪ ಭೂಚರಬಲಂ . ಎಂಬ ಗುಣಸಂಘಾತಂಗಳಂ 
ತಾಳ್ಹಿ ಪೆಂಪೆಸಕಂಬೆತ್ತಿರೆ. ಸಂತಮಿಂತತಿಬಳಂ ರಾಜ್ಯಂಗೆಯುತ್ತಿರ್ಪಿನೆಂ 
(ಅ0ಿಫು. ೦-೭೮). [?) 
ಪೊಚ್ಚಂಬೋಗು (ಕ್ರಿ). ೧. ದೋಷಯುಕ್ತವಾಗು ; ಕಳಂಕ ಹೊಂದು: 
ಮಚ್ಚರದಿಂ ಜಿನಮತಮಂತುಚ್ಚಳನಪ್ಪನ್ಮಸಮಯಿ ಪೊಲ್ಲೆಂದೊಡದೇಂ 
ಪೊಚ್ಚಂಬೋಕುಮೆ ವಾಯಸ ವೆಚ್ಚಮನಿಕ್ಕಿದೊಡೆ ವಾರ್ಧಿಗಕ್ಕುಮೆ ಭಂಗಂ 
(ಸಮಶ. ೦೩-೩೦); ಮಚ್ಚಿಂ ರಾಗದ್ವೇಷಂ ಮೆಚ್ಚವೆ;ಯಿಂದುಗೆ ಕೆಟ್ಟರೀ 
ಯೆರಡಟೊಳೆಂ ನಚ್ಚುವುದಾಸೀನಂ ತಾಂ ಪೊಚ್ಚಂಭೋ (ಬೋ ಗದೆ 
ತಗುಳ್ತೊಡಘಮಟ್‌ಯದುದೇ (0ೀವಸಂ" ೦೭೦ ೦೩). ವಿ.. (ಆಲಂ) 
ಹುಸಿಯಾಗಂ : ಪೊಚ್ಚುಂ £ ಚ್ವಂ 3] ಬೋಗದ ಶೌರ್ಯಮದಚ್ಚರಿಯಾಗಿರೆ 
ಮೃಗಾರಿಯಂ ಪೊಕ್ಕಬಲಿಂ ಮಚ್ಚರಿಸಿ ಕೊಂದು ನಚ್ಚಿಂ ಮೆಚ್ಚೆ ಜಗಂ 
ತಗುಳಿ ಪೊಗಟ್‌ ನೆಗಟ್ಟಂ ಕೃಷ್ಣಂ (ನರ೯ನಡಿ, ೩-3೩). 

[ ಪೊಚ್ಚ್ಯ 4 ಪೋಗ್ಕು (ಇಪೋ,) ) 

ಪೊಚ್ಚಮುತ್ತು (ನಾ). ಹೊ:.ನಾದ ಮುತ್ತು ; ಕಾಂತಿಯಿಂದ ಕೂಡಿದ 


ಪೊಚ್ಚಟ೨ಸು (ಕ್ರಿ). ೧. ಗೋಚರಿಸು; 


ಮೆಂದುಂ ನುಡಿದಅೌಯಂ ದಿಟಮಪ್ಪ ನುಡಿಗಳಂ ಮಾಣದೆ ಪೊಚ್ಚಅತನದ 
ನುಡಿವನೆನಿಸಿಲ್ಲಬಗುಲಿಗಂ ಮೊಗ್ಗೆ ಸೂನೃತವ್ರತಮೆಂತುಂ (ಸನುಶ. ೫-೩೦). 
[ ಪೊಚ್ಚಅ (ಎ ಪೊಚ್ಚೆಟ್ಮು) + -ಶನ) 
ಪ್ರಕಟವಾಗಂ: “ಮಿಗೆ 
ಪೊಚ್ಚಅ*ಸಿತೆಂದು ಕಣ್ಣಲೆದುದೆಂದಿರದೆ ಫೊಡಕರಿಸಿತಕೆ ನಾಮಮಕ್ಕೂಂ” 
(ಕದ್ಮಿಕ್ಕೆ. ೭೪) ; ತಟ್‌ದು ನಿಶಿತಾಸ್ತ್ರದಿಂದಂ ತೆಅಪಾಗಿರೆ ದಿವ್ಯಬಾಣದಿಂ 
ನಿಟ್ಟಿಸೆ ಪೊಚ್ಚಜ್‌ಸೆ ಶಿಶುವಾಳೆಶಿರಮಂ ಪಜ್‌ಯೆಚ್ಛಂ ಕೃಷ್ಣನುಷ್ಣತೇಜೋ 
ನಿಳಯಂ (ಕೇಶಿ. ೭-೩6) ; ಕಿಜುವೆಳಗಿಂದ ಧರ್ಮಧ್ಯಾನರೂಪ ಪೊಚ್ಚ 
ಅಪ ಮಹಾಪ್ರಭೆಯಿಂದ ವಿ.ಜುಪ ಶುಕ್ಲ ಧ್ಯಾನರೂಪ ನನ್ನೆದೆಯೊಳಿರೆಂಕಿಯ 
ಚಿದಂಬರಪುರುಷಾ (ಕರಕ: ೩೯-೦೦೩). ೨. (ಗರ್ವವನ್ನು) ತೋರ್ಪ 
ಡಿಸು; ಪ್ರದರ್ಶಿಸು: ಆಗಳಾನೇಟಾಪೆನೆಂದು ಪೊಚ್ಚಲ೨ಸಿ ಬಂದು 
ಸುಯೋಧನನುಗ್ರಚಾಪಮಂ ಮೂಅಸಸೂಟ** ಬಲವಂದು ಪೊಡಮಟ್ಟು 
(ಶಂಶಳಾ. ೩-೩86); ಕೆಲಬರೆವ್ಮಿಂ ವಖನ್ನಿಟ್‌ವರಾರೆಂದು ಪೊಚ್ಚ ಸಸಿ 
ಕೈದುವೆತ್ತೆಯುಂ (ನರ್ಧಕೂ. ೪-೩೪ ಕ). ೩. ಗರ್ವಪಡುವಂತೆ ಮಾಡು; 
ಹೆಮ್ಮೆಪಡುವಂತೆ ಮಾಡು ; ಉಬ್ಬಿಸು: ಮಟ್‌ಯದಹೋರಾತ್ರಂ 
ಕಯ್ಮಟ್‌ದಿಲ್ಲದ ಗುಣಮನಂತೆ ಬಡದೇಅಸಿ ವೊಚ್ಚಲೀಸುತ್ತಮಿರ್ವ 
ಹಿಡ್ಲರ್ಗೆಜ:ವರಣಿವಿಲ್ಲದವನಿಪಾಲರ್‌ ಜಗದೊಳ" (ಕಾರಂತ. 8೭೦). ೪. 
ಎಚ್ಚರವಾಗು ಕ ಜಾಗೃತಗೊಳ್ಳು ; ಕುರುಪತಿಯಂತಿರೆ ಕಂಡಾ ಗುರು 
ತನಯಂ ಮುನಿದು ರೌದ್ರರುದ್ರನ ತೆಅದಿಂ ಪಿರಿದಿರುಳೊಳಿಟ್‌ದು 
59ಂತೇಯರ ಬೀಡಂ ಕೂಡೆ ಮಸಗಿ ಕೊಲು ದುವಹಾಗಳ್‌ ನೆಆ*ದಿರದೆ 
ಗುರುಜನಂ ಪೊಚ್ಚಲ್‌ಸೆ ಕಜುತ್ತುಅದೆ ತಾಗೆ. . . ತಜ್‌ದಂ ಭೋಂಕಲ್‌ 


(ನೇಮಿ ಫು. 9೨-೨೦೩) [ಪೊಚ್ಚಣ್ಕು- - ಇಸ್ಕು) 


ಪೊಚ್ಚಜುು, (ಕ್ರಿ). ೧. ಗೋಚರಿಸು; ಪ್ರಕಟವಾಗು; ಕಾಣಂ: 


ಆ ಪೊಚ್ಚಟು. -ಸ್ಟುರಣೇ (ತೋರ್ಪಡು) ” (ಕನುರಾ); ಉಜದೆನ್ನಂ ಮಾಯೆ 
ಯಿಂ ಬಂಚೆಸಿ ಮಹಿಜೆಯನೆಂತೊಯ್ದ ನೊಯ್ದ ಅದದಿಂ ಮೊಚ್ಚಟದಿನ್ನುಂ 
ತೋರ್ಕೆ ಸಂಗ್ರಾಮದೊಳೆಡೆಗಡಿದಾ ಶೋಳ್ಗಳಿರ್ಪತ್ತುಮಂ . . . ಮೆಟ್ಟಿ 
(ಕೈಂಗಾರೆ, ೦-೬೦) ; ಪೆಅತೊಂದು ಸತ್ಯಲೋಕದ ಪೊಜವಳೆಯದೊಳಂಡ 
ಭಿತ್ತಿಯೊಳವಯಲೊಳ್‌ ಪೊಚ್ಚಟುವುದು ಪರವೈಕುಂಠದ ಮಜಾಯೊನೆ 
ತಾನೊಂದುಕೋಟಿಯೋಜನವಮಾನಂ (ಶಕವಿ. ೫-090). ವ. ಬರು ; 
ಒದಗು : ಪೊಚ್ಚಜುಗುಂ ತೃತೀಯೆ ಬಂದಂತಜ್‌ನೆಂಬ ಪದಕ್ಕಮಾ ಎಕಾರ 
ಕ್ಕಿತರಂ (ಕಮದ, ೩೦೭). 


ಪೊಚ್ಚಷಜ್ಶು, ಪೊಚ್ಚರ, ಪೊಚ್ಚಣ (ನಾ). ೧. ಹೆಮ್ಮೆ ; ಗರ್ವ; ಅಹಂ 


ಕಾರ: ಪಾಂಚಾಳಿಯನೆಟವದಟೇನಾದುದೋ ಗಂಡ ಪೇಟ ಪೊಚ್ಚಅನಂತಾ 
ಮಾತುಮಿಂತೀಯಿಂರೆ[ವೆನೆ] ನೆಗೆಯಂ ಮಾಡಿದೈ (ಶಂಠರಾ. ೦೩-೭೭) ; ತ್ತಿ 
ಅಯಲ್ಯಾಮುಕರೊಳ್‌ ಮನೋಭವನೃಪಂ ಮೇಲೆಶ್ತಿದಂ ನಾಡೆ ಪೊಚ್ಚೆಜು 
ಬೇಡೆಂಬವೊಲೊರ್ವ ಕಾಮಿನಿ ಲಸಚ್ಛ೨ಗಾರದಿಂದೊಪ್ಪಿದಳ್‌ (ರರ್ಮಾಕ್ಕು. 


೭-೨೦೩) ; ಕಿಜ್‌ಯನಿವಂ ಪ್ರಾಯದೊಳೆಂದುಜಅದೆನ್ನಂ ಹುಡಿವುದಳವೆ 


ಪೊಚ್ಚಹುಗಿಡಿಸು ೫೯೦೦ ಪೊಟ್ಟವಟ್ಟಳೆ 


ಬಲ್ಬಿನೊಳೆನ್ನೀ ಕುಣುಕುಣಿಕೆಗೆ ನೆಆ್‌ಯ್ಸೆ ಪೊಚ್ಚಅ*ನೊಳಿದೇಂ ಪೊಣರ್ದು 
ನೋಡಲಾಗದೆ ಕೆನ್ನಂ (೩0೫0. 00-೩9)- ೨. ಎಚ್ಚರ : 'ಪೊಚ್ಚೆಅೌೌಸಂ', 
4 ಪೊಚ್ಚಲುಗೆಡಂ' ಪರಾ. ೩. ಪರಾಕ್ರಮ; ಶೌರ್ಯ : ಆತನಂ 


ತಾಗಿ ತಳ್ತಿಲ್‌ಯಲ* ಕೋಡಗಗಟ್ಟುಗಟ್ಟಿ ತರಲಿನ್ನಾರಾರ್ಪರಂತಪ್ಪ 


ಪೊಚ್ಚಅ ಸಾಮಂತರೆ ಪೋಗಿಂ (ಶಂಶಶಾ. ೫-30), ಗುರುವಂ ಪ್ರೋಜ್ಜಿತ 
ಚಾಪನಂ ಪುಸಿದು ಕೊಂದಾ ಬೀರಮಂ ಭೀಷ್ಮರಂ ಶರಶಯ್ಯಾಗತರಂ 
ಕಿತ್ತು ಗುಅ್‌ಯೆಚ್ಛಾ ಪೊಚ್ಚಲಂ - « « ಪಾಂಡುಪುತ್ರರೆ ಬಲ್ಲರ್‌ 
(ಕರಾಯ. ೩-೩೩)- ೪. ತೇಜಸ್ಸು; ಕಂಂತಿ : ರತಿಯತಿರೊಪಮಂ 
ಸಿರಿಯ ಪೊಚ್ಚಅನಾ ಮುನಿಪತ್ನಿಯಪ್ಪರುಂಧತಿಯ ಸುಶೀಲಮಂ . . . 
ಎಲ್ಲಮುನೊಂದುಗೂಡಿ ಪಾರ್ವತಿ ಸಮೆದಂತೆ ಕಣ್ಣೆಸೆವುತಿರ್ದಳವಳ್ಮನಕಿಂಪ 
ನೀವುತುಂ (0ಂ. ೯-೩). ೫. (ಪ್ರಕಟವಾದ) ತೀವ್ರತೆ ; ಶೀಕ್ಷ್ಣತೆ : 
ಮತ್ತೊರ್ವಂ ಬಸನದ ಮೆಚ್ಚು ಪೊಚ್ಚಜಾದ ಇಚ್ಛೆಕಾಜನಿಂತೆಂದಂ 
(ಅನಂಪ್ರು. ೮-೩೬ ನ). ಪೊಚ್ಚರ : ೬. “ಸ್ಫುರಣ, ಆವೇಶ” (ಕಾಊರ. 
ಕೋಕ): ಕಡಿದು ಮೇಣ್‌ ಬೋಳನಂ ಬಡಿದು ಕಮ್ಮರಿಗಿಕ್ಕಿ ತೊಡಗಿರ್ಪೆ 
ಯೇಂ ಮದುವೆ? ಪೊಚ್ಚರೇನೊಪ್ಪಂ (ಕಾಲರ. ೦೬೦-೩೫೪). ಪೊಚ್ಚಣಿ : 
೩. ಏತಅಕೊಂದು ಪೊಚ್ಚಅದ ಮಾತಿನೊಂದು ನಿಜ್‌ಗೆಯೊ 1 ಲೋಗ 
ರೊಳ್‌ ಬಲ್ಲರ್‌ ತಮ್ಮಾಳ್ತೆನದ ಪೆರ್ಕಳಿಕೆಯಂ ಗಳಪುವರೆ ? (ರಾಮಕ್ಕ. 
63-38) ; ಕಬ್ಬಿಗರ್ಗೆ ನೀಂ ಕಲ್ಲಾಯ್ತುನಕಠ್ಮಿಂ ಎಂದುಂ ಕಾಣದರೊಂದು 
ಪಾಂಗಿನಿಂ ಪೇಟ್ಜಿ ವೊತ್ತಅದ ನಿನ್ನೀ ಬಣ್ಣನೆಯ ನುಡಿಗೇನೆಂಬೆನೊ | 
(ಕಾರಕ, 6೭-೨೬). [ಆ ಪೊಚ್ಚಲ] 

ಪೊಚ್ಚಳುಗಿಡಿಸು (ಕ್ರ). ತೀವ್ರತೆಯನ್ನು ಕಡಮೆಮಾಡು : ವೊಜಮಟ್ಟು 
ಕೋಪದಿಂ ಮೆಯ್ಕಅೌಯದೆ ತನ್ಮುನಿಯ ತಪಮನೇಗೆಯ್ದುಂ ಪೊಚ್ಚಣಿು 
ಗಿಡಿ ತರ್ಪೆಮೆಂಬೊಂದಅಾಕೆಯಿನವರೆಯ್ವವಂದರಾ ಗಿರಿವರಮಂ 
(ರರ್ನಾಶ್ಶು, 6-೬9). [ಪೊಚ್ಚಲುಗಿಡು («ಎ ಪೊಚ್ಚಲುಗೆಡು) 4 - ಇಸ್ಕು] 
ಪೊಚ್ಚಲುಗಿಡು "ಪೊಚ್ಚಲಟಿಗೆಡು' ನೋ. 

ಪಫೊಚ್ಚಲುಗೆಡು, ಪೊಚ್ಚಲಿಗಿಡು (ಕ್ರಿ). ೧. ಶೌರ್ಯಗುಂದು ; 
ಹೆದರು : ಪೊಅವ:ಟ್ಟಂ ಲಲಿತಾಂಗನೆಂದೊಡಮುವರ್ಬಳ್ಮತತ್ತಿಮಳ್ಳುತ್ತೆ 
ಪೊಚ್ಚಅಾ £ ಅು 3 ಗೆಟ್ಟೋಡುವರ್‌ (ರರ್ಮಾಮ್ಮ. ೨-೬೬). ವಿ. ಎಚ್ಚರ 
ತಪ್ಪು: ನಚ್ಚುವುದೊಂದಂಬಂ ತೊಟ್ಟೆಚ್ಚೊಡೆ ನೆಆಕಿಗೊಂಡ ಸರದೊಳಾಗದೆ 
ಕರ್ಣಂ ಪೊಚ್ಚಲುಗೆಟ್ಟುಅದೌಡಂ ಕಚ್ಚಿ ಮಹಾರಾೌದ್ರಭಾವದಿಂದಂ ಕೆಡೆದಂ 
(ರಂತರ. ೦೨-೪). ೩. ಶೋಭೆಗಡು; ಅಂದಗೆಡು; ಹಾಳಾಗು : 
ಪೆಅತೇನೊ ಪಲವುದಿವಸಂ ಪೊಜಗಿರ್ದೊಡೆ ಕಡದ ವಸ್ತುಗಳ್ತೆನುವನಿದಂ 
ನೆಆ' ಪೊರ್ದಿದನಿತಆೊಳೆ ಪೊ:ಕ್ವಟುಗೆಟ್ಟು ಮಲಂಗಳಿಂಬ ಪೆಸರಂ 
ಪಡೆಗುಂ (ರರ್ಕಾಧ್ಮು. ೭-೦೪೦). ಪೊಚ್ಚಆುಗಿಡು : ೨. ಮನುಷ್ಯಲೋ 
ಸುಖವಂಸ್ಥಿರಮೆಂದಳಿಪಿಂದ್ಲೆ ಸೋಲ್ಲು, ಪೊಚ್ಚಲುಗಿಡದಮ್ಮ ಜೀಯೆನಿಸಿ 
ಯಾವೊಡಲಂ ಜಿನದೀಕ್ಷೆಗೊಡ್ಡಿ ಮತ್ತಅೌಕೆಯ ಮೂಜುಮೂಢ 
ಮುಮನೊರ್ಮೆಯೆ ಬಿಟ್ಟು (ರರ್ಶಾಮ್ಕು. ೯-೦೪೨). [ಪೊಚ್ಚಣ್ಣು -- ಕೆಡ್ಕು) 
ಪೊಚ್ಚಟುವಳಿ (ನು). ಹೊಳೆಯುವ ಬಟ್ಟೆ; ಕಾಂತಿಯುಕ್ತವಾದ 
ವಸ್ತ್ರ: ಮಿಜುಪ ಕುಸುಮಾಯು)ಧಕೆ ಪೊನ್ನೊರೆಯಂ ಸೇರಿಸುವ ತೆಟದೆ 
ಪೊಂಬಣ್ಣದ ಪೊಚ್ಚಅುವಳಿಯನುಡಿಸಿದರ್ಕಿಜುವೆಅಕಿನೊಸಲಂಗನೆಗೆ ಕೋವಿದೆ 
ಯರತಿಮುದದಿಂ (ಏರ೭- ೯-೪8). [ಪೊಚ್ಚಣ್ಣ್ಮು 4 ಪಳ್ಳಿ (-- ಪಟ್ಯಿ)] 
ಪೊಚ್ಚು “ಪೊದೆಯಿಸಂ' ನೋ. 

ಪೊಟ್‌ (ನಾ). ಒಂದು ಅನುಕರಣಶಬ್ದ : ದಪ್ಪರಿದಟ್ಟುಂ ಪೊಟ್ಟಿನೆ 
ದೊಪ್ಪಧೊಗಪ್ಪೆನೆ ದಿಧಿಲ್ಬುಧಿಲ್ಲೆನೆ ಗದೆಗಳ್‌ ಸೊಪ್ಪು ಸೊವಡಬ್ಬನಂ 
ಸೂಟ್ರಪ್ಪದೆ ಕಡುಕೆಯ್ದು ಫ್ರುಯ್ದರೊರ್ವರನೊರ್ವರ್‌ (ಗರಾಯು., ೮-೦೦). 
ಪೊಟರೆ 'ಪೊಟ್ಟರೆ' ನೋ. 


ಪೊಟೆವಾಡಿ (ನಾ). ಒಂದಂ ಊರಿನ ಹೆಸರು: ತಸ್ಕ ಸೀಮೆ 
ಮೂಡಾಯ್ಬೆರ್ವ್ವಳ್ಳಮೆ.  ಪೊಚೆವಾಡಿಯ ಸೀಮೆಯುಳ್‌ ಕೂಡಿತ್ತು 
(ಎಕ. 1೪, ಹೆಗ್ಗಡೆ. ೪-೭೬: ಸು. 760)- [ಪೊಚ್ಛೆ -- ಪುಡ್ಮಿ) 
ಪೊಟ್ಟಗೆ (ಅ). ಒಂದು ಅನುಕರಣಾವ್ಯಯ ; * ಪೊಟ್‌ ' ಎಂಬ 
5 ಶಬ್ದದೊಡನೆ ; ಘಟ್ಟಿಸಿದ ಕೀಲ ಘಟ್ಟಣೆಯೊಳ್‌ ಪೊಟ್ಟಗೊಡೆದ 
ಶಾಳುಗೆಗಳ ರುಧಿರಜಲದೊಳ್‌ ಬೆರಸಿ  (ಶುಶಶಾ- 00-೩೦ ವ); ಬಡಿವ 
ಬಡಿಗೆಗಳ ಕೋಳೊಳಿ ತೊಡೆಯದು ಸಲೆ ಪೊಟ್ಟಗೊಡೆದು ಕಡಿವಡೆದೆತ್ತಂ 
ಪುಡುಪುಡನೆ ಪರ್ಗಿ ಜೋಲ್ಡಿ ಲಲ ್ವಡಗಾಗಿ ಸುರುಳ್ಹು ಸುರುಳ್ಹು 
ಬಾಯ್ವಿಟ್ಟೆರ್ಕುಂ (ಸುಕುಮಾ- ೩-08), [ವೊಟ" 4 -- ಅಗೆ] 
10 | ಪೊಟ್ಟಣ ಪೊಟ್ಟಳ' ನೋ. 
ಪೊಟ್ಟಣಂಗಟ್ಟು 'ಪೊಟ್ಟಳಂಗಟ್ಟು' ನೋ. 
ಪೊಟ್ಟಣಗಟ್ಟು 'ಪೊಟ್ಟಳಂಗಟ್ಟು' ನೋ. 
ಪೊಟ್ಟಣವಾರಿ (ನಾ). ಪೊಟ್ಟಣಗಟ್ಟಿದ ನೀರು ; ದೊನ್ಮೆಯ ನೀರು : 
ಬನಮೆ ಬನಕ್ಕೆ ಬಾವರಿಗೆ ಬಂದವೊಲಾದುದು ತಂಡತಂಡದಿಂ ಮುನಿಗಳ 
15 ಕೆಯ್ಯ ಬಂಚಣಿಗೆ  ಚಾಂದ್ರಮಸೀದಳೆಕುಂಡಿಕಾಳ ತಜ್ಮಿನಭೆವನಕ್ಕೆ 
ದುಗ್ಭನಿಧಿ ಕಟ್ಟಿದ ಪೊಟ್ಟಣವಾರಿಗಟ್ಟಿದತ್ತೆನಿಸಿದುದಿಂದು ಸಾಧುಜನಸಂಗ 
ಸಮಾಗಮನಪ್ರಪಂಚೆದೊಳ್‌ (ಅಶುಪು- ೩-೩೦) ; ನೀರ ತಾರೈ ಹೋಗು 
ನಕುಲ ಸರೋರುಹದ ಪತ್ರದಲಿ ಪೊಟ್ಟಣವಾರಿಯನು ಕಟ್ಟೆಂದು ಕುಂತೀ 
ಸೂನು ನೇಮಿಸಿದ (ಕುವ್ಮಾಕ: ೨೩-೦೨). 
ಷ್ಟು [ಪೊಟ್ಟಣ (« ಪೊಟ್ಟಳ) + ವಾರ್ಮಿ) 
ಪೊಟ್ಟಣಿಸು 'ಪೊಟ್ಟಳಿಸು' ನೋ. 
ಪೊಟ್ಟನೆ (ಅ). ಒಂದಂ ಅನುಕರಣಾವ್ಯಯ ; *ಪೊಟ್‌' ಎಂಬ ಶಬ್ದ 
ದೊಡನೆ : ಪಾರ್ಥನ ದೇವದತ್ತನಿಸ್ವನದೊಳೆ ಶೀವಿ ಪೊಟ್ಟನೊ[ಶಾಕಾಂ- 
ಗೊ]ಡೆವಂತೆವೊಶಾಮದಜಾಡ ಶುಂಡಳಂ (ಶಂಶಥಾ. ೦೦-೦೪೫) ; ಬೀಸಿ 
2ರ ಕರಮೆತ್ತಿ ಪೊಯ್ದುಡೆ ಸೂಸೆ ವಿದುಟು್‌ ಪೊಟ್ಟನೆೊಡೆಯೆ೨ ತಲೆ ಕರಮಿಂ 
ತೊಂದುಸುರವತಾಗಿರೆ. ಕೊಂದು ವಿಭಾಸುರತೇಜದೊಳೆ. ತಂದೆಯುಲ್ಲಿಗೆ 


ಮಗುಲಟ್ಹಿ೦ಂ (ಏಂಹಂ. ೬-೩೬). [ಪೊಟ್‌ -. - ಅನೆ] 
ಪೊಟ್ಟಮುಡುಹ, ಪಟ್ಟಮುಡುಹು (ನಂ). ಮಲ್ಲಯುದ್ಧದಲ್ಲಿ ಒಂದಂ 
ವರಸೆ: ಆಂ ಪಿಡಿದುದೆ ಕತ್ತರಂ . . . ಪೊಟ್ಟಮುಡುಹಂ ಮುಹಡಂ 


30|  ದಣುವಟ್ಟಿ ಪಟ್ಟಿಸಂ (69ಕಂಪು. ೨-೨೭). ಪಟ್ಟಮುಡುಹು : ಚಿಮ್ಮಿ 
ರುಡಿತೆಯ ಸೆಳೆದು ಮುಡ:ಹಿನಲೌಕಿ ಬಿಗಿದರು ಪಟ್ಟಮುಡುಹಿನಲಿ 
(ಕುವ್ಮಾಸ. ೨-೪೮). [21 
ಪೊಟ್ಟರೆ, ಪೊಟರೆ, ಪೊರಟೆ (ನಾ). (ಮರ, ಕಲ್ಲು ಮುಂತಾದಂವು 
ಗಳಲ್ಲಿರುವ) ಡೊಗರು : ಹೋರಂ ; ರಂಧ್ರ: ಕಾಗೆಯು ಆ ಮರದ 
35 | ಪೊಟ್ಟರೆಯಲ್ಲಿಯಿರುವ ಕೃಷ್ಣಸರ್ಪದಿಂದ ಭಕ್ಷಿಸಲ್ಪಟ್ಟ ತನ್ನ ನೂರಾರು ಮರಿ 
ಗಳು ತಿಳಿದು (ಸೌಗಂದಿ. ೩೬೬-೦೯) ; ನಾರಾಯಣನು ಯಾರಿಗೂ ಕಾಣ 
ದಂತೆ ಊರ ಹೊರಗಣ ಒಂದು ದೊಡ್ಡ ಮರದ ಪೊಟ್ಟರೆಯನ್ನು ಸೇರಿ 
ಅನ್ನನೀರುಗಳಿಲ್ಲದೆ ಮೂರು ದಿನಗಳಿದ್ದನು (ಠಕ್ಕೋತಿ. ೦೦೭)- ಪೊಟರೆ: 
ಪಕ್ಷಿಗಳೆಲ್ಲ ಸಂಚಾರವಂ ಬಿಟ್ಟು ಕಲಕಲಧ್ವನಿಗಳಂ ಮಾಡುತ ಮರಗಳ 
40 ಪೊಟರೆಗಳಲ್ಲಿ . . . ಸೇರಿ (ಇ9ಗಂಂ. ೦೮೪-೦೬) : ಮನೆಯ ಹದಿಗೆ ಹಾಕಿ 
ರುವ ಕಲ್ಲುಗಳ ಪೊಟರೆಗಳಲ್ಲಿ ಕಿರಿಜೇನು, ದುಂಬಿಗಳು ಒಂದು ವಿಧವಾದ 
ಜೇನನ್ನು ಶೇಖರಿಸಿಡುತ್ತಿದ್ದವು (ಹುಟ್ಶಹ. 088). ಪೊರಟ್ಟೆ : ಆ ಕೋಡಗಿ 
ಕಾಡಂ ಕೂಡಿ ಕುರವಿಯಾಗಿರ್ದುದಣಿ ಪೊರಟೆಯೊಳ್ಟತಶ್ರಿಗಳ್ಗ ತ್ತು ಪೋತು 
ಗಳಾಗೆ (ಶ್ರಕ್ಕಾಸ್ತ್ರು- ೪-8೩ ನ). (ದೇ. ॥ ತುಳು. ಪೊಟ್ರಿ] 
45 | ಪೊಟ್ಟವಟ್ಟಳೆ (ನು). (?) : ಬಳಸುವೇಜುವ ಸುಟ್‌ವಗಲ್ವಿನ್ನಪ್ಪ ಚಾರಣ 
ದೋಷಮಲ್ಲದೆ ಪೊಟ್ಟವಟ್ಟಳೆಗೆ ಸಮನಾಗೆ ಗಿರಿಗೆಯ ಕೋಲ್ಕುಟ್ಟಿ 


ಪೊಟ್ಟವಣಿ 


ಮಿಗಲುಂ ನೆಲಲುಮಣಮಿಯದಿನ್ನೊನ್ನಳವಿಯೊಳ್‌ ಬರೆ (ಎಳ. 11, 
0೩-೪೦; 9೮). [?) 
ಪೊಟ್ಟವಣಿ (ನಾ). [ಸಂಗೀತ] (?) : ತಾನು ಮೊದಲವು ಮುನ್ನವವ 
ಅಕೊಳು ಗಾನಮೊಪ್ಪುವ ದಂಡಿಗೆಯನವಧಾನಿಸುತ ಮಿಗೆ ಮೇಘಜಾಳವ 
ನೊಡನೆಯೌಠಕಾಣಮಾನಿತಂ ನವಥಾಣವಂಂಂ ಸಂಧಾನವುಮರಂ ತಾಳ 
ಪಠ್ಕ್ಮಮನೂನಪತ್ರಂ ಪೊಟ್ಟವಣಿ ಸುರಣಮಲರ್ದಿರಲು . . . ಬಾಜಿಸುತಾ 
ವಿಮಳರಾಗದೊಳೆ (0ಸಫು. ೦೯-೮). [?] 
ಪೊಟ್ಟಳ, ಪೊಟ್ಟಣ. ಪೊಟ್ಲ (ನಾ). ೧. ಕಾಗದ. ಎಲೆ ಮೊದಲಾದುವು 
ಗಳಿಂದ ಕಟ್ಟಿದ ಪುಡಿಕೆ. ದೊನ್ನೆ ಇತ್ಯಾದಿ : ಜೀವಿತವುರಣಂ 
ಗಳೆಂಬಿವಅಟ್ಟಳಮಂಂ ಪುಸಿಯ ಪೊಟ್ಟಳಮಂವಂಕವ್ಯಂ (ತಾಂತಿತು. 6-೩೨೮); 
ಕುಂಕುಮದ ಪೊಟ್ಟಳ ಜವಾದಿಯ ವಂಕಿ ಪೊಡರ್ವ ಗಂಧದ ಹಿಪ್ಪು 
ಕರ್ಪುರದ ನಾಳಿಗಳ ಪಿಡಿದೊಡನೆ ನಡೆದರೊಲಿದು (ಕರ್ಮ. 4-೭) ; ಸರ 
ಕಾರದ ಸಾಲದ ಪತ್ರಗಳನ್ನು ಕರಿಯ ಮದ್ದಿನ ಪೊಟ್ಟಳಗಳನ್ನು ಕಟ್ಟುವ 
ದಕ್ಕಾಗುಪಯೋಗಿಸಿ . . . ಸುಟ್ಟು ಬಿಟ್ಟನು (ಗುಣಃ. 4೬೩). ಪೊಟ್ಟಣ : 
೧. “ಪೊಟ್ಟಣ(ಳ)-ಪುಟ ಇ' ಎಲೆ -ಕಾಗದಗಳ ಬುಟ್ಟಿ” (ಕರ್ಕಳೋ. ೨೬) : 
'ಅಭ್ಮರ್ಣಪಾದಪಸ್ಫುಟಿತ ವಲ್ಕಲಂಗಳೊಳಂ 
ಪೊಟ್ಟಣಂಗಳೊಳಂ ಸ್ವೇದಪ್ರ ಶೀಕಾರಮನನವರತಂ ಮಾಡಿಯಂಂ (ಕಾರಂಪೂ. 
6೩8) : 
ಭಕ್ತರ್ಗಿತ್ತು (9೨6. 6-09); ಕಿಸೆಯಲ್ಲಿ ಅಡಿಕೆಯ ಪೊಟ್ಟಣವಿದೆ, ತಂದು 
ಕೊಡು (ಕೀರೋಕ. 00೬). ೨. (ಹಣ ಮೊದಲಾದುವುಗಳ) ಕಟ್ಟು; 
ಗೆಂಟಂ; ಥೈಲಿ: ತನ್ನ ಕಯ್ಕೊಳಿರ್ದ ಸಾಸಿರಗದ್ಕಾಣದ ಪೊಟ್ಟಣವಂಂ 
ಸುಮತಿಯ ಕಯ್ಕೊಳ್‌ ಕೊಟ್ಟು (ಸುಳುವೂ. ೭೪ ನ). ಪೊಟ್ಟ : 
೧. ಅಂಗಡಿಯಿಂದ ತಂದ ಕಾಫಿಪುಡಿಪೊಟ್ಟ ಒಡೆದುಹೋಗಿದೆ (6)- 
[ದೇ.8 ತಮಿ. ಪೊಟ್ಟಲ, ಪೊಟ್ಟಣ, ಪೊಟ್ಟಿ ಲ; ತುಳು. ತೆಲು, 
ಪೊಟ್ಲ, ಪೊಟ್ಟ) 
ಪೊಟ್ಟಳಂಗಟ್ಟು. ಪೊಟ್ಟಣಂಗಟ್ಟು, ಪೊಟ್ಟಣಗಟ್ಟು (ಕ್ರಿ). ೧. (ಕಾಗದ, 
ಎಲೆ ಮೊದಲಾದುವುಗಳಿಂದ)ಪೊಟ್ಟಣವನ್ನು ಕಟಂ್ಬ; ಪುಡಿಕೆಮಾಡು; 


ದೊನ್ನೆಯಾಗಿಸು: ಪಿರಿದೊಂದು ತಾವರೆಯೆಲೆಯೊಳ್‌ ನೀರಂ ಮೊಗೆದು 
ಪೊಟ್ಟಳಂಗಟ್ಟಿ ಕೆೊಳದಿಂ ಪೊಜಮಟ್ಟು (ಬಂಹರಿ- ೦೪-೩೫ ನ). ಪೊಟ್ಟಣಂ 


ಗಟ್ಟು: ೨. ಉಂಡೆಮಾಡು: ಉಟ್ಟ ಸೀರೆಯ ಪೊಟ್ಟಣಂಗಟ್ಟೆ ಶೂಲಿ 
ಯಂಕ್ಷಿಗೆ ಬಾಯ ಶೇಖವನೋಳಿಯಿಂ ನಸು ಹತ್ತಿಸುತ್ತಿರೆ (2ಸಫು. ೦6-೬೦) - 
ಪೊಟ್ಟಣಗಟ್ಟು : ೧. ಆದರಿಸಿ ಸಕಲಪುಷ್ಪವನು ಪೊಟ್ಟಣಗಟ್ಟಿ . . - 
ಶಿವಲಿಂಗಾರ್ಚನೆಯ ಮಾಡಿ ವುಳಕಿಸುತೆ (ಸಾವರ. ೭6-ಂ೪) ; ಸಿಡಿಲ 
ಪೊಟ್ಟಣಗಟ್ಟಿ ಸೇಕವ ಕೊಡುವರೇ (ಕುವ್ಮಾಸ- 09-೩೭) ; ಬಣ್ಣಬಣ್ಣದ 
ಪೂಗೊಯ್ದು ಹೊಂಬಾಳೆಯ ಪರ್ಣದೆ ಪೊಟ್ಟಣಗಟ್ಟೆ (ಮೋಹಕ, ೨೪-೬೮)- 
(ಪೊಟ್ಟಳ 4 ಕಟ್ಟು) 

ಪೊಟ್ಟಳಿಗೆ (ನು). (ಹಣ ಮುಂತಾದಂವನ್ನು ಕಟ್ಟಿದ) ಪೊಟ್ಟಣ ; 
ಗಂಟು : ಸಾಸಿಂದೀನಾರದ ಪೊಟ್ಟಳಿಗೆಗಳಂ ಪ್ರಾಸಾದದ ಮೇಗಿರ್ದು 
ಜನಸಂಕೀರ್ಣದ ನಡುವೆ ನಾಲ್ಕು ಪೊಟ್ಟಳಿಗೆಯನೀಡಾಡಿದೊಡಾ ಪೊಟ್ಟಳಿ 
ಗೆಯಂ ಕೊಂಡು ಕೊಳ್ಳೆನೆಂದು ಪುಸಿದೊಡೆ . . . ಸಾಸಿರದೀನಾರದ ಪೊಟ್ಟ 
ಳಿಗೆ ಕೆಟ್ಟುದು (ಕಕ್ಕಾರಾ- ೦೫-೬); ಸಾಸಿರ ದೀನಾರದ ಸಮಕಟ್ಟಿನ ನಾಲ್ಕು 
ಪೊಟ್ಟಳಿಗೆಯನೊಂದೆ ಮಾಡಿ (ಸುಳುಶಾ, ೬-6 ನ). [ಆ ಪೊಟ್ಟಳ) 

ಪೊಟ್ಟಳಿಸು, ಪೊಟ್ಟಣಿಸು, ಹೊಟ್ಟಳಿಸು (ಕ್ರಿ). ೧. (ಆಲಂ) (ಪೊಟ್ಟಣ 
ದಂತೆ) ಉಬ್ಬು; ಊದಿಕೊಳ್ಳು; ಬಾತಂಕೊಳ್ಸಿ: ಕದಂಪು ಬೆಳರ್ತು 
ಬಾಡಿ ಪೊಟ್ಟಳಿಸಿ ಬೆಳರ್ತು ಮುದ್ರಿಸಿದ ಬಾಯ್ಗಳಲರ್ವರಿವಂತು ಕಂಪು 
ಕೈಕೊಳಿ ಬಿರಿದತ್ತೂ ತುಂಬಿ ನೆರೆವಲ್ಲಿಗೆ ಮಂಲ್ಲಿಗೆ ಸಂತೆಯಂತೆವೊಲ್‌ 


ಕಟ್ಟಿದ ಕರ್ಪೂರರಜದ 


ಬಾಳ್ಗೆನ್ನ ಭಾಳಾಕ್ಷನೆನುತೆ ಪಿನಾಕಿ ಕೊಟ್ಟ ಪೊಟ್ಟಣಮಂ ಬಿಟ್ಟು 


೫೯೦೧ 


26 


ಪೊಟ್ಟು 
(65ಂಠ- ೩-69). ೨. ಕೊಬ್ಬು; ಆಹಂಕುರಪಡು; ಗರ್ವವನ್ನು 
ಪ್ರದರ್ಶಿಸು: ಲಲಿತಪದಂ ಪ್ರಸನ್ನಕವಿತಾಗುಣಮಿಲ್ಲದೆ . .. ಅರ್ಥದ 


ಕೇಡೆನೆ ಪೇಟ್ದು ಬೀಗಿ ಪೊಟ್ಟಳಿಸಿ ನೆಗಬಕ್ಕಿಗಾಟಿಸುವ ದುಷ್ಕವಿಯುಂ ಕವಿ 
ಯೆಂಬ ಲೆಕ್ಕಮೇ (ಶಂಶಳಾ. ೦-೦೨); ಒರ್ವರಪ್ಪೊಡವಿದಿರ್ಚುವ ಗಣ್ಣರ 
ನಾಮ್ಟೆವೆನ್ನ್ಹು ಪೊಟ್ಟಳಿಸುವ ಬೀರರಂ ನೆಅ್‌ಯೆ ಕಾಣೆವೆು (ಎ೪. Iv. 
ಶುಂಠ್ಕ. ೪0-0೬; 980: ; ರಾಜವರ್ಪದಿಂದ ಪೊಟ್ಟಳಿಸುತ್ತಿದ್ದ ಆ ದ್ರುವದನಿಗೆ 
ಇದೇ ತಕ್ಕ ಪುರಸ್ಕಾರ (ಗುಕುಕೆ. ೨೩). ಪೊಟ್ಟಣಿಸು: ೧. ಬಜವಣ ಬತ್ತಿ 
ತೋಟ? ಕಿಜುನಾಲಗೆ ಮುಟ್ಟಲೊಡಂ ಶಿರೋರುಹಂ ಪಣ*ಯೆ ಕುವರ್ಣ 
ಮಾಗೆ ನಖದಂತಚಯಂ ಕಡುದಣ್ಣಸಾಗಿ ಸುಯ್‌ ಪೊಜಮಡೆ ಪೊಟ್ಟಿ 
ಪೊಟ್ಟಣಿ(೪) ಸೆ ದಷ್ಟನ ಸಾವು ನಿಶ್ಚಯಂ (ರಊಳೋಶ. ೦೦-೯); 
ಪತ್ತಿರೆ ಪಲ್ಲು ವಿವರ್ಣತೆವೆತ್ತಿರೆ ನಖನಿಕರಮಸಿತಮಾಗಿರೆ ದಶನಂ ಕೆತ್ತಿರೆ 
ಗಂಟಲ್‌ ಬಸಿಅಕೊಳಪತ್ತಿರೆ ಪೊಟ್ಟಣಿಸೆ ದಷ್ಟತನುಗಮರಿಷ್ಟಂ (ಏನದ. 
4-೪೨). ಹೊಟ್ಟಳಿಸು: ೨. ನಂಡಿವಂತು ನಡೆವನಲ್ಲಂ ಕಡುಖಳ 
ಸಂಯೋಗಿತನಕೆ ಹೊಟ್ಟಿಳ £೪ ] ಸಿಪ್ಪಂ . . . ತಿಂಬುದಡಗು ನುಡಿವುದು 
ತತ್ವಂ (ಊೀಶಿಸಾ- 639) - [ಪೊಟ್ಟಳ + -ಇಸ್ಕು) 
ಪೊಟ್ಟಿ “ಪೋಟೈೆ' ನೋ. 
ಪೊಟ್ಟು. ಹೊಟ್ಟ, (ನಾ). ೧. ಧಾನ್ಮದ ಮೇಲಿನ (ನಿಸ್ಸಾರವಾದ) 
ಸಿಪ್ಪೆ.- ಕವಚ: ಪೊಟ್ಟೆಲಂ೦ಂ ಪಾಜುವವೋಲ್‌ ಬೆಟ್ಟಂ ಪಂಜುಗುಮೆ 
(ಕಂದ್ರಫು. ೬-೩6); ಇವರೆಲ್ಲರ ಮನದ ದುಃತಮನಾಣಸುವುದು ಬಲಿಯಂ 
ಕರ್ಮದ ಪೊಟ್ಟಂ ಪಾಜಕಸುವುದು (ಊೀನಸ9 ೨೬-೩); ವೊಟ್ಟುಗಳಂ ಕಳೆದು 
ಸಾರಂಗಳಂ ಸಂಗ್ರಹಿಸಿ (8ಕನೂ- ೦೫೩೬-೦೬). ೨. (ಆಲಂ) ಸತ್ತ್ವವಿಲ್ಲ 
ದುದು ; ನಿಸ್ಲಾರವಾದಂದು : ಪೂರ್ವೋತ್ತರವೆರಡಜಿ ವಕ್ಷಂಗಳೊ* 
ಯಂಕ್ರಿಜಾಲಂಗಳ ಸಾರಾಸಾರಮಂ ಸೋದಿಸಿ ಕಳೆದದಅಕೊಳ್ಳೊಟ್ಟನೊಳ್ಳ 
ಟ್ಟಿಯಂ ಕೂರ್ತೊಳಕೊಂಡಿರ್ಪೊಳ್ಳಿನಿಂ ತತ್ತ್ವದ ನೆಲೆಯಲಾತು . , , 
ತರ್ಕಿಕುಂ ಚಿಕ್ಕದೇವಂ (80. ೪-000). ೩, ಸುಳಂ್ಭ; ಸಟೆ: “ಭಾವ 
ನನ್ನ ಮುಂದೆ ಪೊಟ್ಟೇಕೆ ಹೇಳುತ್ತಿ)” .., “ನಾನೇನು ಪೊಟ್ಟು ಹೇಳಿದೆ?” 
(ಕುಂಶಾ. ೨6). ಹೊಟ್ಟು: ೧. ಜರಿದುದೀ ಬಲರಾಸಿ ಗಾಳಿಯ ಹೊರಳಿ 
ಗೊಡ್ಡಿದ ಹೊಟ್ಟು ಹಾಟುವುದರಿದೆ (ಕುಠ್ಮಾರ್ರೋ. 09-೨೭) ; ಗಟ್ಟಿಗೋದು 
ಮೈಯ ನಾಲ್‌ ಬಳ್ಳವಂ ನೆನಹಿ ಕುಮ್ಮಿ ಹೊಟ್ಟು ಹಾಜುವ ತೆಅದಿ 
ಕೇಆ್‌ (ಸೂಶಕಾ- ೦-9); ಆದಕ್ಕೆ ಹಾಕುವ ಹುಲ್ಲು, ಹೊಟ್ಟು. ತಾಡು 
ಮೊದಲಾದ ಆಹಾರವನ್ನು ನೀನೇ ತಿಂದು ಬಿಡು (ಕರುಳ. ೦೨3). ೪, (ಮರ 
ಮುಂತಾದುವುಗಳ) ಪುಡಿ; ಸಣ್ಣ ಸಣ್ಣ ಚೂರು: ಒಲೆಗೆ ಹೊಟ್ಟು 
ತುಂಬಬೇಕು (ಊಂ). ೫. ತಲೆಯಲ್ಲಿ ಉಂಟಾಗಂವ ಹಗರು,_ 
ಹುರುಪು : ಮೆಂತ್ಯವನ್ನು ತಿರುವಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ 
ಹೊಟ್ಟು ಕಡಮೆಯಾಗುತ್ತದೆ (69). ೬. (ಆಲಂ) ನಿಸ್ಸತ್ವನಾದ 
ವನು: ಹೊಟ್ಟ ನೂಕಿ ವೃಥಾಹವದ ಜಗಜಟ್ಟಿ ನೀ ಹೆೊಅಕಾಲುಗೊಂಡರೆ 
ಬಿಟ್ಟೆನೇ (ಕುವ್ಮಾಳ. ೦೦-೩೪) - 
ಪೊಟ್ಟಾಗು, ಹೊಟ್ಟಾಗು - ೧. ಪುಡಿಯಾಗು ; ಸಣ್ಣ ಸಣ 
ಣ ಣ 
ಚೂರಾಗು : ಸತ್ಸಿರಭೂಜಂ ವೊಟ್ಟಾದುದು (ಎಳ. ೪೫. ಶಿಕಾ೦- ೨೪೯-೪; 
1185). ೨. ನಿಷ್ಟಲವಾಗು ; ಹುಸಿಯಾಗು : ಅವರನುಡಿ ಸುಳ್ಳಾಗು 
ವುದಿಲ್ಲ; ಹೇಳಿದ ಕಣಿ ಹೊಟ್ಟಾಗುವುದಿಲ್ಲ (ರೇವಮ: ೪). ಪೊಟ್ಟು ಮಾಡು 
= ವೃರ್ಥ ಮಾಡು: ಕಟ್ಟಿದರ್ಥ ಕಜಕಿವ ಎಮ್ಮೆ ಕೊಟ್ಟ ಕೊಂಡ ಸಾಲ 
ಕದನು ಪೊಟ್ಟು ಮಾಡಿ ಮಕ್ಕಳೊಡನೆ ಅಷ್ಟು ಹೇಳಿ ಸಾವ ತನಕ ದುಷ್ಟ 
ಜನರು ಸುವನ್ಮಿನಿರುವರೆ (ಕತಕ. ೦೯6-೩). 
[ದೇ.॥8 ತಮಿ. ಮಲ್ಲ ತುಳು. ತೆಲು. ಪೊಟ್ಟು ; ಕೊಡ, ಪೊಟ್ಸ್‌; 
ಕೋತ. ಪೊಟ್‌ ; ಕೋಲಾ. ಪೊಟ್ಟ) 


ಶೊಟ್ಟುಕತೆ 


ಪೊಟ್ಟುಕತೆ (ನಾ). ನಿಸ್ಸಾರವಾದ ಕತೆ; 'ಜಳ್ಳುಕಥೆ ; ಪೊಳ್ಳುಕಥೆ : 
ಅಲ್ಲಿಗೇ ಈ ಪೊಟ್ಟುಕತೆ ಮಂಗಿದಂತಾಯಿತು (ರೂ: ೩೩) - 
[ ಪೊಟ್ಟು + ಕತ] 
ಪೊಟ್ಟುಕಳೆ " ಪೊಟ್ಟುಗಳಿ' ನೋ. 
ಪೊಟ್ಟುಗ, ಹೊಟ್ಟುಗ (ನಾ). ನಿಷ್ಠಯೋಜಕನಾದವನು ; ಬಲ 
ಹೀನ ; ಹೇಡಿ: ನೆಟ್ಟನೆ ಪಿಕೃಘಾಶಿಯಿವಂ ನಿಟ್ಟಿಪುದುಂ ನಿಂದ್ಕವೆ 
ಮ್ಮವಂದಿಗರಿಂದೀ ಪೊಟ್ಟುಗನಂ ಪೊಟಲಿಂದರೆಯಟ್ಟುವೆವೆಂದೊರೆದು 
ಥಟ್ಟಿನೊಡನಳವಟ್ಟಂ (860. ೨-೩೩). ಹೊಟ್ಟುಗೆ : ಬಿಟ್ಟನಾಹವಕಹಿತ 
ಬಲಜಗಜಟ್ಟಿ ಕೌರವನೃಪಶಿ,ರಥವನು ಹೊಟ್ಟುಗರ ತೆಗೆ ಹೋಗಹೇಳೆಂದೆಚ್ಚ 
ನತಿರಥರ (ಕುತ್ಮಾರ್ರೋ. 3-೬೦) ; ಮರುಳೆ ಹೊಟ್ಟುಗರೊಡನೆ ಜಯಿಸಿದ 
ಪರಿಯ ಮೆರೆವುದೆ ನನ್ನೊಡನೆ (ನೂಂಕಾ- ೩-39). [ವೊಟ್ಟೂ4 - ಗ್ಯ) 
ಪೊಟ್ಟುಗಳೆ, ಪೊಟ್ಟೂಕಳೆ (ಕ್ರಿ). ೧. ಸಿಪ್ಪೆಯನ್ನು ಹೋಗಲಾಡಿಸು; 
ನಿಸ್ಸುರವಾದುದನ್ನು ತೆಗೆ; ಜಳ್ಳನ್ನು ತೂರು. ವಿ. (ಆಲಂ) 
ಹಗುರವಾಗಿ ಕಾಣು ; ಅಲ್ಪವೆಂದೇಣಿಸು : ಏವೆನಮ್ಮ ಏವೆನಮ್ಮು. - - 
ಬಲಂಬೆಟ್ಟವ ಪೊಟ್ಟುಗಳಿವ ಬೀರನಮ್ಮ (ಗೀಕಗೋ. 0೩-೦೪). ಪೊಟ್ಟು 
ಕಳೆ: ೨. ಕೆಟ್ಟರಳಿದರೆಂಬ ಕೀರ್ತಿಗಂಜದ ಚಳಿಬಿಟ್ಟ ಕೆಳದಿಪೆಣ್ಗಳೊಳು 
ನೆಟ್ಟನೆ ಬಳಿದಿರ್ದ ನೇಹವ ನೆನೆಯದೆ ಪೊಟ್ಟುಕಳೆದು ಪೊಜಡಿವುದು 
(soo. 6-9೩). [ ಪೊಟ್ಟು 4 ಕಳ್ಳೆ) 
ಪೊಟ್ಟುಗೆಯ್‌ (ಕ್ರಿ). ಹು:ರುಳಿಲ್ಲದಂತೆ ವಾಡು; ನಿಸ್ಸಾರಗೊಳಿಸು ; 
ಶಕ್ತಿಗುಂದಿಸು : ಅಂತಿರ್ಪ ಕೂರ್ಪನೀ ಪಟ್ಟಣದೊಳ್‌ ಪೊಟ್ಟುಗೆಯ್ದೆಂ 
(86ರಂ. 89-09). [ ಪೊಟ್ಟು 4 ಕೆಯ ) 
ಪೊಟ್ಟುಬಾವಿ, ಹೊಟ್ಟುಬಾವಿ (ನಾ). (ನೀರಿಲ್ಲದೆ) ಹಾಳುಬಿದ್ದ ಬಾವಿ; 
ಪಾಳುಬಾವಿ : ಅದು ಯಾವುದೊ ಒಂದು ಪೊಟ್ಟುಬಾವಿ. ಅದೀಗ 
ಮುಚ್ಚುತ್ತಾ ಬರಾಬರಿ ಒಂದಾಳು ಆಳದಲ್ಲಿ ನಿಂತಿತ್ತು (ಕೂರುಗು. ೩3). 
ಹೊಟ್ಟುಬಾವಿ ; ಆದರಲ್ಲಿ ನೀರು ಇರಲಿಲ್ಲ, ಅದು ಹೊಟ್ಟುಬಾವಿ 
(ಆಳಕೆ. ೪೪)- [ ಪೊಟ್ಟು .-- ಬಾವಿ) 
ಪೊಟ್ಟುವಡೆ (ಕ್ರಿ). ಹೊಟ್ಟಾಗು : ವ್ಯರ್ಥವಾದ ವಸ್ತುವಾಗು : 
ನಿಸ್ಸಾರವಾಗು : ತರ್ಕದೊಳ್‌ ಬಾದುಂ ಬರ್ಕುಡಿಗುಟ್ಟಿ ಪೊಟ್ಟುವಡೆದೆಂ 
ದುರ್ವಾದದಿಂದಿನ್ನೆಗಂ ಭೇದಂಬಟ್ಟಿರ್ದೆಗೆಟ್ಟು ಕೆಟ್ಟೆನಿನಿತುಂ ಕಾಲಂಗಳೇಂ 
ಕರ್ಮವಮೋ (ಸುಳುಮಾ. 8-9೩). [ಪೊಟ್ಟು -- ಪಡ್ಕೆ) 
ಪೊಟ್ಟುವಾಯ್‌ (ಕ್ರಿ). ನಿಸ್ಸತ್ತ್ವಗೊಳ್ಳುವಂತೆ ಮೇಲೆ ಬೀಳು, _ 
"ಎರಗು : ಮನಳಳಿದಿದಿರಾದುದಾದೊಡಿದಿರಂ ಮುಳಿಸಿಂದಮನನ್ಹಪಾಳನಾಗಳೆ 
ತು ಪೊಟ್ಟುವಾಯಸ್ಸಮಾಗಿಳೆ ಪಡೆಪೊಯ್ಗು ಮಾಗಳಿ ಪೊರಳ್ಳ್ಹುಗುಮಾಗಳೆ 
ಕೊಂದು ಕೂಗುಗು (೪೫- ೪, 0೪-೬: 1099): [ಪೊಟ್ಟು 4 ಪಾಯ) 
ಪೊಟ್ಟುಳಿ (ನಾ). ಒಂದು ಬಗೆಯ ವಸ್ತ್ರ : ಅಳಿಲ ಬಣ್ಣವು ಆನೆಮಾರ್ಗ 
ಶ್ರೀರಾಮನು ಕಳಸಗಂಟಿಯು ಪದ್ಮಮಿತ್ರ ಎಳೆಯ ಮಾಂದಳಿರು ಪೊಟ್ಟುಳಿ 
ಮುದ್ದು! ಕೇಸರಿ ಕಳೆಜೂಟನಣುಗ ನೇಯುವನು (ಅನುಂಸಾಂ- ೪-೨೩): 
[ವ ಪಟ್ಟವಟ್‌] 
ಪೊಟ್ಟಿ, ಹೊಟ್ಟೆ (ನಾ). ೧. ದೇಹದ ಒಂದು ಭಾಗ ; ಜಠರ ; 
ಉದರ : ಪೊಟ್ಟಿ ಬಟ್ಟಾಗಿರ್ದ ಪೆಅನಟ್ಟ ನಡುವಂ ನೋಡಿ ಪೊಕ್ಕು 
ಮಿಟ್ಟಿಂದು ಮಿಡುಕಲಣ್ಮನೆ (ಗರಾಯು- ೯೩% 5); ನೆಕ್ಕ ಕದಂಪು 
ಕಂಖಪಧರಂ ಮಿಗೆ ಕೆಂಪಡರ್ದಕ್ಷಿ ಬಿಟ್ಟ ಬಾಯಕ್ಕುಳಿಸಿರ್ದ ಪೊಟ್ಟೆ 
ಪೊಅವಾಯ್ದೆರ್ದೆ . * ಮಸೆದ ಕತ್ತಿಗೆ ಕಣ್ಣೊಲನಾದುವೆತ್ತಲುಂ 
(ನರಫು. ೦೫-೩6) ; ನೀನೆನ್ನೆ ಪೊರೆ ಪೊಟ್ಟೆಗಶನವನಿಕ್ಕಿ (ಕೈರವೇ. ೦-೮೬೦). 
೨. ಕಣ್ಣಿನ ರೆಪ್ಪೆ ; ನಿಮೇಷ : ಚಕ್ಷುರಿಂದ್ರಿಯಕ್ಕೆ ಕರಿಯಾಲಿಯು 
ಮಭ್ಯಂತರೋಪಕರಣಮೆರಡು ಪೊಟ್ಟೆಯುಮೆಮೆ ಇವು ವೊದಲಾದುವೆ 


೫೯೦೨ 


-ಬರದಿರಬೇಕಎದರೆ . 


ಪೊಟ್ಟಿ, 


ಬುಹ್ಮೋಪಕರಣಂ (ಕಸೂರೃ, ೪೦) ; ಕಣ್ಣ ೦ ಮುಚ್ಚಿಹ ಪೊಟ್ಟೆಯೆ 
ಸನ್ನುತವರ್ಕುಣಿಕೆಯದಲ ಮೇಲಣ ರೇಖಂ ಬಣ್ಣಿಪೊಡದು ಕ್ಷಣಿಯಕ್ಕುಂ 
(95. €-08). ಹೊಟ್ಟೆ : ೧. ಒಡನೆ ನುಡಿದಡೆ ಸಿರ ಹೊಟ್ಟೆಯೊಡೆವುದೆ 
(046. 390); ಕೊರಳಿಗಡರುವ ಹೊಟ್ಟೆಗಳ ಹುಷಿವರರು (ಕುಣ್ಮಾಂ. 
೬-೪೦) ; ಎಲ್ಲರು ಮಾಡುವುದು ಹೊಟ್ಟೆಗಾಗಿ ಗೇಣುಬಟ್ಟೆಗಾಗಿ (ಶು6ಂರ- 
9-85 ಕಂ) ; ತನ್ನ ಹೊಟ್ಟೆಗೆ ಸಹ ಪೂರಾ ತಿನ್ನುತ್ತಿರಲಿಲ್ಲ (ಕುಂಂಯ: 
೪-8೨)- ವಿ. ಚಕ್ಷುವಿಂಗೆ ಕರಿಯಾಲಿ ಬಿಳಿಯಾಲಿ ಇವೊಳಗಣುಪಕರಣಂ 
ಎವೆ ಹೊಟ್ಟೆಯೆಂಬಿವು ಬಾಹ್ಮೋಪಕರಣಂ (ಕ೫ರ. ಇ). ೩. ಬಸಿರಂ; 
ಗರ್ಭ : ಹೊಟ್ಟೆಯೊಳೆಗಿನ ಕೂಸು ಹೊಟ್ಟೆಯೊಳಗಿರುವಾಗ ಪುಟ್ಟಪ್ಪ 
ಅಂತ ಹೆಸರಿಟ್ಟರು (ಗಾರ). ೪. ಡೊಳ್ಳು; ಬೊಜ್ಜು : ಈಚೆಗೆ 
ಅವನಿಗೆ ಸ್ವಲ್ಪ ಹೊಟ್ಟೆ ಬಂದಿದೆ (64). ೫. ಸಂತಾನ; ವಂಶದ 
ಕುಡಿ: ಕಳೆದೈ ಬಿಟ್ಟು ಮಗನೆ ನಮ್ಮನು ಬಟ್ಟಬಯಲೊಳಗಿರಿಸಿದೈ 
ಹೊಗಗುಟ್ಟಿದೈ ಕಾಳ್ಗಿಚ್ಚಿನಲಿ  ಕಾಮೇಷ್ಟಿಯಲಿ ಪಡೆದ ಹೊಟ್ಟೆ 
ಬಜುದೊಅ*ಯಾಯಿಂತೇ (ಕೊಕರಾ: ೨-೩-೩೭). "ಪೊಡೆ ” ಪರಾ. 
ಹೊಟ್ಟೆ ಕಿಐಚಕೊಳ್ಳು - (ಆಲಂ) ಕರುಬು ; ಅಸೂಯೆ ಪಡು : ನಿದ್ರೆ 
* * ಆಸ್ತಿಯನ್ನು ಕಳೆದುಕೊಂಡಿರಬೇಕು, ಕಾಮಾತುರ 
ನಾಗಿರಬೇಕು ಅಥವಾ ಕಳ್ಳನಾಗಿರಬೇಕು, ಅನ್ಕರ ಆಸ್ತಿಗೆ ಆಸೆಪಟ್ಟು 
ಹೊಟ್ಟೆ ಕಿವಿಚಿಕೊಳ್ಳುತ್ತಿರಬೇಕು. (ಕಳಾ.  ೨೩೬)- ಹೊಟ್ಟೆಗೆ 
ಹಾಕಿಕೊಳ್ಳು - ೧. ಆಹಾರವನ್ನೂ ತೆಗೆದುಕೊಳ್ಳು; ಊಟಮಾಡು : 
ಹಸಿವು ತಡೆಯಲಾಗುತ್ತಿಲ್ಲ. ಮೊದಲು ಏನಾದರೊಂದಿಷ್ಟು ಹೊಟ್ಟೆಗೆ 
ಹಾಕಿಕೊಂಡು ಬರುತ್ತೇನೆ (9). ೨. (ಆಲಂ) ಕ್ಷಮಿಸು; ಮನ್ನಿಸು: 
ತಮ್ಮ ಮಗಳು ತಿಳಿಯದೆವಹಿಡಿದ ತಪ್ಪನ್ನು ಹೊಟ್ಟಿಗೆಹಾಕಿಕೊಳ್ಳಬೇಕೆಂದು 
ಅವಳ ತುಯಿಂ ಅವರನ್ನು ಕೇಳಿಕೊಂಡಳು (ರಟ). ಹೊಟ್ಟೆಗೆ ಹಾಕು- 
೧. ತಿನ್ನಲಂ ಕೊಡು: ಮೊದಲು ಅವನಿಗೆ ಹೊಟ್ಟೆಗೆ ಹಾಕಿ ಕಳುಹಿಸು 
(68). ವಿ. ಸಾಯಿಸಲೆಂದು ಔಷಧವಿಡು, -ಮದ್ದಿಡು : ಅವರಿಗೆ 
ಯಾರೋ ಆಗದವರು ಹೊಟ್ಟೆಗೆ ಹಾಕಿ, ಬದುಕುವುದೇ ಕಷ್ಟವಾಯಿತು 
(ಕಂ). ಹೊಟ್ಟೆ ತಣ್ಣಗಾಗು ಇ (ಆಲಂ) ಸಮಾಧಂನವಾಗು ; ತೃಪ್ತಿ 
ಯಾಗು : ನಿನ್ನ ಸೇಡು ಶೀರಿತು. ಈಗಲಾದರೂ ಹೊಟ್ಟೆ ತಣ್ಣಗಾಯಿ 
ಶಲ (ಕಟಿ). ಹೊಟ್ಟೆ ತಣ್ಣಗಿಡು - (ಆಲಂ) (ಸಂತಾನವನ್ನು) ಸುಖ 
ವಾಗಿರಿಸು : ದೇವರು ನಿಮ್ಮ ಹೊಟ್ಟಿ ತಣ್ಣಗಿಡಲಿ (ಬುಜ್ಮುಕ. 06). ಹೊಟ್ಟೆ 
ತಣ್ಣಗೆ ಮಾಡಿಕೊಳ್ಳು. (ಆಲಂ) ಸಮಾಧಾನ ಮಾಡಿಕೊಳ್ಳು; ಸಂತೃಪ್ತ 
ಗೊಳ್ಳು: ಬಿಸಿಲು ಮುಳೆ ಗಾಳಿಗಳಿಗೆ ಸಿಕ್ಕಿ ತಪಸ್ಸಿನಲ್ಲಿ ನವೆಯುತ್ತಿದ್ದ 
ನಮ್ಮನ್ನು ಸುಖವಾಗಿದ್ದ ಈ ದುಷ್ಟ ನೋಡಿ ಹೊಟ್ಟೆ ತಣ್ಣಗೆ ಮಾಡಿಕೊಳ್ಳ 
ಬೇಕೆಂದು ಬಂದನು (೪899. ೦೬೦) : ತನ್ನ ಗಂಡನೆನ್ನು ಕೊಲ್ಲಿಸಿದವನನ್ನು 
ತಾನು ಕೊಂದು ಮಯಿ ತೀರಿಸಿಕೊಂಡು ಹೊಟ್ಟೆ ತಣ್ಣಗೆ ಮಾಡಿಕೊಂಡ 
ದ್ವಷ್ಟೇ ಅವಳಿಗೆ ಸಮಾಧಾನ! (00ರ. 088). ಹೊಟ್ಟೆ ತಣ್ಣಗೆ ಮಾಡು 
- (ಆಲಂ) ತಂಪಾಗಿಸು ; ತಂಪು ಮಾಡು : ಹಾಡಿಯ ಮರದಿಂದ ಕೋತಿ 
ಗಳ ಹಿಂಡು ಬಂದರೆ ಗೊನೆಗೊನೆ ಸೀಯಾಳ ಹಾಳಾಗುತ್ತದೆ. ಅದನ್ನೆಲ್ಲಾ 
ನೋಡಿದರೆ ನಿಮ್ಮ ಹೊಟ್ಟೆ ತಣ್ಣಗೆ ಮಾಡಿದರೆ ಪುಣ್ಮವಾದರೂ ಬರುತ್ತದೆ 
(ರೇಶಹೊ. ೦೬೦). ಹೊಟ್ಟೆಯ ಮೇಲೆ ಹೊಡೆ ಇ (ಆಲಂ) ಜೀವನೋ 
ಪಾಯಕ್ಕೆ ಅಡ್ಡಬರು : ಭಂಗೀಜನರು ತತ್ತರಿಸಿದರು . . . ಹೊಟ್ಟೆಯ 
ಮೇಲೆ ಹೊಡೆಯಬೇಡಿರಿ ಎನ್ನತೊಡಗಿದರು (ಸ್ಮ ಕಿತ. ೩೦೭). ಹೊಟ್ಟೆ 
ಸಾಗಿಸು ಇ (ಆಲಂ) ಹೊಟ್ಟೆಯ ಪಾಡನಲ್ಲ ನೀಗಿಸು ; ಬದುಕನ್ನು 
ನಡೆಸು: ತನ್ನ ಹೊಟ್ಟೆ ಸಾಗಿಸುವ ಎಮ್ಮೆ ಸತ್ತಿದ್ದರಿಂದ ಆ ಗವಳಿಗನು 
ಎದೆ ಎದೆ ಬಡಕೊಂಡು, ಇನ್ನೇನು ಗತಿಯೆಂದು ಅಳಹತ್ತಿದನು (ಮರಿಯ. 
9-0$)- ಹೊಟ್ಟೆ ಹಿಡಿ- (ಆಲಂ) (ದುಃಖವನ್ನು) ತಾಳಿಕೊಳ್ಳು; ಸಹಿಸಿ 


ಪೊಟ್ಟಿ, 


ಕೊಳ್ಳು: “ಅಪ್ಸರೆ ಅಂತಹ ಹುಡುಗೀನ ಮನೇಲಿ ಕೂರಿಸಿ . . -. ನಾನು 
ಹೇಗೆ ಹೊಟ್ಟೆ ಹಿಡಿದು ಬರಲಿ” ಎಂದು ಗೋಳಿಡುತ್ತಿದ್ದರು (ದೂಕೆಟಿ. ೭೦)- 
(ದೇ.ಜ ತುಳು. ಕೊಡ, ಪೊಟೆ ; ತೆಲು. ಕೋಲಾ. ನಾಲ್ಕು. 

ಪರ್ಜಿ. ಪೊಟ್ಟ. /ಪ್ರಾ. ಪೋಟ್ಟ, ಪುಟ್ಟ. /ಮರಾ. ಪೋಟ್‌] 

ಪೊಟ್ಟಿ, 'ಪೋಟೈ,' ನೋ. 

ಪೊಟ್ಟೆಕಿರ್ಚು, ಹೊಟ್ಟೆಕಿಚ್ಚು, ಹೊಟ್ಟೆಗಿಚ್ಚು (ನಾ). ೧. ಹೊಟ್ಟೆ 
ಯೊಳಗೆ ಆಹಾರ ಜೀರ್ಣವಾಗಲು ಅನುಕೂಲವಾಗುವ ತಾಪ; 
ಜಠರಾಗ್ನಿ : ಪಿರಿದುಣ್ಬಿಂದೊತ್ತೆ ಪಟ್ಟ ಪೊಟ್ಟೆಕಿರ್ಚಲ್ಸೆ ನಂದುಗುಂ 
ಪಿರಿದುಂ ಸೌದೆ ವಿವ ಕಿರಿದಾದುರಿಯಂತೆವೊಲಿ್‌ (3ೌನಂದ- ೦೪ ೭)- 
`ಪೊಡೆಗಿಚ್ಚು' ಪರಾ. ಹೊಟ್ಟೆಕಿಚ್ಚು ; ೨. (ಆಲಂ) ಅಸೂಯೆ ; 
ಕರುಬು ; ಮಾತ್ಸರ್ಯ : ಅವರಾಡುವ . , . ಬಯಲಾಟಗಳು 
ಹೊಟ್ಟೆ ಕಿಚ್ಚು ಹುಟ್ಟಿ ಸುವುವು (ಜಟ ಹೊ. ೩; ಜೀವಜೀವನದ ಹೊಟ್ಟೆಕಿಚ್ಚು 
ಇರಿತು ವಿಷಪ್ರಸಾದ (96ಳು ೪೩೪೪-0): ಹೊಟ್ಟೆಗಿಚ್ಚು : ೨. ಈ 
ಹೊಬ್ಬೆ ೈಗಿಚ್ಚಿಗೇನು ಮದ್ದು ? (ರೊ). 

ಹೊಟ್ಟೆಕಿಚ್ಚಿನ ಮೊಟ್ಟೆಕೋಳಿ ಇ (ಆಲಂ) ಅತಿಯಾಗಿ ಅಸೂಯೆ 

ಪಡುವ ವ್ಯಕ್ತಿ: ಕರುಬುವ ವ್ಯಕ್ತಿ: ನೀನು ಹೊಟ್ಟೆಕಿಚ್ಚಿನ ಮೊಟ್ಟೆ ಕೋಳಿ 
(ಪಹುತ್ತ. ೪)- ಹೊಟ್ಟೆಗಿಚ್ಚು ಪಡು, ಹೊಟ್ಟೆಕಿಚ್ಚು ಪಡು =ಅಸೂಯಖಯೆ 
ಪಡು; ಕರುಬು ; ಮತ್ತರಿಸಂ: ತನಗೆ ಸವತಿಯೆಂದು ಅವಳ ಮೇಲೆ 
ಹೊಟ್ಟೆಗಿಚ್ಚು ಪಡಲಿಲ್ಲ (ರೀನೀಕೌ- ೦೦): ನೀವೆಲ್ಲ. . .ತಮಾಷೆಯತಾಗಿ ಕಾಲ 
ಕಳೆಯುುತತ್ತಿ ಇರುವುದನ್ನು ನೆನೆದುಕೊಂಡು ಹೊಟ್ಟೆಕಿಚ್ಚು ಪಡುತ್ತಿದ್ದೆ 
(ಶಾಲಿಮು. ೧೯೦)- [ಪೊಟ್ಟೈ, 4 ಕಿರ್ಚು(-ಆ ಕಿಚ್ಚು)] 

ಪೊಟ್ಟೆಗವಡಿಕೆ (ನಾ). (ಉಜ್ಜುಗಲ್ಲಾಗಿ ಬಳಸುವ ನುಣುಪಾದ) 
ದಪ್ಪ ಕವಡೆ: ಪೂರ್ವಾಪರದಿಗ್ಭಾಗದ ಸಮಂಭೂತಳಪ್ರದೇಶದೊಳ 
ಪೂರ್ವಶಿಲ್ಪಿಕೃತಮಪ್ಪ ಲೆಕ್ಕವಲಗೆಯಂ ಕಾಡಿಗೆಯೊಳ್‌ ವುಭಘ್ಯಿಟ್ಟಿಸಿ 
ಪೊಟ್ಟೆಗವಡಿಕೆಯೊಳೊರಸಿದಂತೆ ಮಿಂಚೆ (ಕಾಂತಿಫು, 6-೧೪೩ ವ): 

[ಪೊಟ್ಟೈ * ಕವಡಿಕ್ಕೆ) 

ಪೊಟ್ಟೆಗುಡುಮ (ನು). ೧. ಹೊಟ್ಟೆ ದಪ್ಪನಾಗಿರುವವನು; ಬೊಜ್ಜೂ 
ಬೆಳೆದವನು. ೨. ಹೊಟ್ಟೆಬಾಕ; ಶಿಂಡಿಪೋತ : ಪಟ್ಟೆನಾಮವ 
ಬಳೆದು ಪಾತ್ರೆ ಕೈಯಲಿ ಹಿಡಿದು ಗುಟ್ಟಿನಲಿ ರಹಸ್ಯವ ಗುಟುತಟೌಯದೆ 
ಕೆಟ್ಟ ಕೂಗನು ಕೂಗಿ ಬಗುಳಿ ಬಾಯಾಜುವಂಥ ಪೊಟ್ಟೆಗುಡುಮ ಮೃಗಗಳೆಲ್ಲ 
ಶ್ರೀವೈಷ್ಣವರೆ (ಕನಕ, ೦೨೬-೨): ([ಪೊಬ್ಟೈ 4 ಗುಡುಮಿ + -ಅ,] 

ಪೊಟ್ಟೆ ಬೇನೆ, ಹೊಟ್ಟೆಬೇನೆ (ನಾ). ಹೊಟ್ಟೆನೋವು: ಜಠರರೋಗ : 
ಅಸಾತೋದಯಜನಿತಮಪ್ಪ ತಲೆಬೇನೆ ಪೊಟ್ಟೆಬೇನೆ ಶೂಲೆ 
ಮೊದಲಾದಯ್ವುತ್ತ್ತಿಕೋಟಿಯುಂ . . . ರೋಗ (ಕ್ರಾವಕಾ. 6೯-4). 
ಹೊಟ್ಟೆಬೇನೆ ; “ಹೊಟ್ಟೆಬೇನೆಯದು ಗುದಖಾಸಮೆನಿಸಿಕ್ಕು” (ಕುಂಗರಾ- 
೦೦೪-೩); ಹೊಟ್ಟೆಬೇನೆಗೆ :_ಅಪಿನಿ, ಆಳಲೇಕಾಖಿು, ಜಾಯಿಕಾಯಿ, ಗಜ್ಜು 
ಗದ ತಿರುಳು, ಶುಂಠಿ... ಕೊಳುವುದು (ಏಕೈಏ- ೬6) : ರಾಘಪ್ಪನು 
ಹೊಟ್ಟೆಬೇನೆ ಹತ್ತಿ ಹಾಸಿಗೆ ಹಿಡಿದನು (ಗಂಮಾಯಿ - 300)- [ಪೊಟ್ಟೈ--ಬೇನೆ) 


ಪೊಟ್ಟೆವಂತ (ನಾ). ದಪ್ಪಹೊಟ್ಟೆಯನಂ್ನ ಹೊಂದಿರುವವನು ; 
ಲಂಬೋದರ ; ಗಣಪ: ಪೊಟ್ಟೆವಂತಂ ಬೆನರಂ  (ಕರ್ಮಾನು. ೪೦೨ 
ಪ್ರಯೋ). [ಪೊಟ್ಟೆ| ೪ - ವಂತ] 


ಪೊಟ್ಟೆವಾಯ್‌ (ಕ್ರಿ). ೧. ಹೊಟ್ಟೆಯು ಊದಂ,-ಉಬ್ಬರಿಸು : ಅಂತು 
ಪೊಚ್ಚವಾಯಲ್ತಿಂದು ಸೂಲೆ ಪುಟ್ಟಿ ಸತ್ತು ಅಗ್ನಿಭೂತಿ ವಾಯುಭೂತಿ 
ಗಳಾವಿರ್‌ (ಪ್ರಕ್ಕಾಸ್ತ- ೬-೩೬ ೮). ೨. (ಕಣ್ಣಿನ) ರೆಪ್ಪೆಯು ಅದುರು ; 
ಎವೆ ಮಿಡುಕು ; ಐ ಇದು ಒಂದಂ ಶಕುನವೆಂಬ ನಂಬಿಕೆಯಿದೆ : 
ಅಗಿದಪುದೀಗಳಾಂ ಪಿಡಿದ ಕೆಂದಳಮಾಯೆಡದೋಳ್ಗಿ ಕೆತ್ತುಗಳ್‌ ತಗುಳ್ಳಪು 


೫೯೦೩ 


ಪೊಡಕರಿಸು 


ವೆಶ್ತುವೀ ಮಿಡುಕೆ ಮಾಣದೆ ಪಾಯ್ದೂದೆ `ಪೊಟ್ಟೆವಾಯ್ವು ಚಕ್ಷುಗೆ ಪರಿದಾ 
ದುದಕ್ಕುಮೆ ಪರಿಸು ಿರಿತಂ ಪೆಅತೇನೊ ದೇವಿಯಾಕೆಗೆ ವರನಂ ಮನೋ 
ಹರನನಿಂದು ಕುಡಲ್‌ ಕಡುಗೂರ್ತಳಾಗಳೇ (ರರ. ೦೦-೩೩). 


(ಪೊಟ್ಟೆ| * ಪಾಯ್‌] 


5 |ಪೆೊಟ್ಟೆ ಮೋಗು 'ಪೋಟೆಹೋಗು' ನೋ. 


20 


26 


45 


ಪೊಟ್ಲ 'ಪೊಟ್ಟಳ' ನೋ. 

ಪೊಡಕರಿಸು, ಹೊಡಕರಿಸು (ಕ್ರಿ). ೧. ಕಾಣಿಸಿಕೊಳ್ಳು; ತೋರು; 
ಸ್ಪುಟವಾಗು ; ಪ್ರಕಟವಾಗು : “ಮಿಗೆ ಪೊಚ್ಚಟ್‌ಸಿತೆಂದು ಕಣ್ಣಲೆದು 
ದೆಂದಿರದೆ ಪೊಡಕರಿಸಿತಕೆ ನಾಮಂ” (ಕಕ್ಕ: ೬೪); ನುಡಿಯೆ ಬಳಲ್ಹ 
ಪೂಂಥನೆರ್ದೆ ತಣ್ಣಿನ ಸೋನೆಯನಾ:ತ ಮಾಳ್ಯಿಯಿಂ ಪೊಡಕರಿಸುತ್ತೆ 
[ಕಾಕಾಂ. ಪೊಡರಿಸುವಂತೆ] ಪೆರ್ಚಿ (ಗಿಂಕ, ೨-೦೪); ಪೊಡಕರಿಪ ಗುಡಗುಣ 
ದುಗ್ಗಡಮೆಂತು [ಟೊ) (ಸಿ93. IV, ೨೬೭೬೨೯; 2380); ಗಗನಮಂಡಲವ 
ಬಗಿದು ಪೊಡಕರಿಸೆ ವೃಷಭಧ್ವಜಾನೀಕ (ಸ9ಂದತಿ. ೦-0); ರೋಪಶಿಖಿ 
ಪೊಣ್ಮೆ ಪೊಡಕರಿಸಿ ಪರ್ಬಿದುದನೇನೆಂಬೆನು (ಕಂತ್ರಿ. ೨೦-೩9). ವಿ. 
ಹೊರ ಹೆೊಮ್ಮು ; ಹೊರ ಬರು: ವೊಸಗುರ ಸಿಡಿಲ ಮಸಕ 
ಮನಸಕಟಾ್‌ದು ಕೃತಾಂತಜಿಹ್ವೆ ಪೊಡಳರಿಸುವವೋಲ್‌ ಬೆಸಸು ಬೆಸಸೆಂದು 
ಕರಮರ್ವಿಸಿ ಸನ್ನಿದಮಾಯ ಎದೆ) ರಂವಣನಿದಿರೊಳ್‌ (ಶಂರಾಮಾ. 
09-008); ಶಿಶು ನಾಲಗೆಗಿತ್ಮಳುವಂತೆ ರಂಗಮಂಟಪದೊಳ್‌ ಪೊರಳ್ದು 
ಪೊಡರರಿಸಲುಜದೆ ಕಿಂಕುರ್ವಾಣ ಕೈ ವಕು ಮುಗಿ (ನಂಂರ- 
೦3-೬3); ಮುನಿದೀ ಶಿಲೆಯನೆತ್ತಿದೊಡಾನುಂಗುಟದಿನೊಶ್ತಿದೊಡೆ ಪೊಡ 
ಕರಿಸಲುಅದೆವೊಳಲೌ್‌ದಂ (ಶಾಂಕೀಶೃ" ೧೩-೧೬ ನ); ಪೊಡಕರಿಪ ದಾರಿಯ 
ನಿತ್ತ ನಿರುಕಿಸಾ ದುಃಖದಿ: ಪರಿಪಕ್ವವನಾದೆ (ಸಂಸಕ-38-0೬).'೩. ನಡುಗು; 
ಕಂಪಿಸು : ಜಡೆಯಿಡುಕುಅಕಿಡೆಯೆಡೆಯೊಳಡಿಯಿಡುವ ಕಡಲ ತಡಿವಿಡಿ 
ದ:ಡುಗಡಣ ದೊಡೆಯುನೊಡಲೊಡಕು ನಡನಡುಗಿ ಪೊಡಕರಿಸಿ ಮಿಡು 
ಮಿಡುಕಲು (ಶಕಕಾ.೧-೨). ಹೊಡಕರಿಸು: ೧. ಹಿಡಿ ಧನುವನೆಲೆ ಭೂಪ 
ಮಿಡುಕು ಧೃಷ್ಟದ್ಯುಮ್ನ ಸಾತ್ಯಕಿ ಹೊಡಕರಿಸು (ಕುನ್ಮಾಗ. ೩-೪೩); 
ಕಾಳಕೂಟದ ಕಡಲ ಕಟ್ಟೆ ವಿತಾಳಿಸಿತೊ ಶಿವಯೆನಲು ಸಲೆ ಹೊಗೆವಾಲಿಗಳ 
ಹೊಡಕರಿಸುವ ಶಿಶಯವಿಕೃತವಿಗ್ರಹದ ಕಾಳಿಕೆಯ ಕುಡಿವೆಳಗುಗಳ 
ರಾಕ್ಷಸವರೂಧಿನಿ ಕಾಳಗಕಿ ಹೊಲಅವಂಟುದು (ಕೊರಂ: ೨-೦೩-೦೪); ಕೆಡೆ 
ಯೆನುತ ಕನಲಿ ಕುಶಾಗ್ರದಲಿಡಲು ಬಿದ್ದನು ಸೂತನವನಿಗೆ ಹೊಡ 
ಕರಿಸಿ ಹೂಯೆನುತ ವಿಪ್ರೆಸ್ತೋಮು ಗಜಬಜಿಸೆ (ವಿಭಾಗ. ೦೦-೯೪-೨೬). 
೨. ಸೂರ್ಯ್ಯಾಂಶುವೆಂಬ ಕಿಚ್ಚಂ ಕಾದು ಕೆಂಗಲಿಸಿ ಚಾರು 
ಬೆಳಗಾಜ್‌ ೮ಪ್ಪಾಯ್ತೊ ಹೇಳಿಂಬ ವಿಸ್ತುರದಿಂ ಕಾಳ ಗತ್ತಲೆಯೆಂಬ 
ಲತೆ ಹಚ್ಚಿ ಹೊಡಕರಿಸಿ ಮಡಲಿಅಂದುದು (ಹಕಳಾ- ೩-೬೬); 
ಹೊಗೆಯೆದ್ದು ಹೊಡಕರಿಸದೆ ಮದನಾಗ್ಗಿ ಮೆಯ್ದೆಗೆವುದೆ ಮೃಗಶಾಬನೇತ್ರೆ 
(ಕುರಾಸಾಂ. ೨೬-೦೩9) ; ಹತ್ತಿರಿದ್ದರು ದೂರ ಹೃದಯಗಹ್ವರದಲ್ಲಿ ಎುಣಿ 
ಮಿಣಿ ಎನುವ ಪಣತಿ ನಮ್ಮ ಜೀವದ ಗೆಣಶಿ ಹೊಮ್ಮಿ ಹೊಡಕರಿಸಿದರೆ 
ಹೊಸ ಬೆಳಕಿನಾಕೃಶಿ (ನ೦ಮು. ೬೨-೩). ೩. ಉಬ್ಬೇಜ್‌ ಹೊಕ್ಕುದು ಹೊಡ 
ಕರಿಸಲಿಳಿ ವೀರರುಭಯದಲಿ (ತೊರರಾ. ೬-೨೧-೦೦). ೪. ವ್ಮಾಪಿಸಂ ; 
ಆವರಿಸು : ಹಿಂದೆನ್ನ ಹೆಸರೆಂದಡೋಡುವ ಕತ್ತಲೆ ಹೊಡಕರಿಸುತಿರ್ದು 
ದೆನ್ನ್ನಳಿಕೆಗೆ ಶಶಿಯ ಮಖಂಗುಡಿ ಧಾಳಿ ಬರುತಿದೆಯಿದಂ ಕಂಡು ಜೀವಿಪೆ 
ನ್ನೊಡಲಾಸೆಯೇಕೆಂದು ಲಜ್ಜೆಯಿಂದಿಳಿವಂತೆ ಬಿದ್ದನಿನನಬುಧಿಯೊಳಗೆ 
(ತಶಕಾ, ೩-೭9) ; ಗಡಣದಂಬಿನ ಮುಸೆಯ ಬೆಳಗಿನೊಳಡಸಿದಾಕ್ಷಣ ಮತ್ತೆ 
ನಿಮಿಷಕೆ ಹೊಡಕರಿಸಿ ಹಬ್ಬಿದುದು ವಂಬ್ಬಿನ ಧಾಳಿ ದೆಸೆದೆಸೆಗೆ (ಕುವ್ಮಾಲ್ರೋ. 
08-೨೭) ; ಮತ್ತೆ ಹೊಡಕರಿಸಿ ಕೋಪಾಗ್ನಿ ರಕ್ಕಸನ ಮೈ ಪ್ರೊತ್ತಿದುದು 
(3ರತ್ರ. 86-08). ೫. ಹೊಳೆ; ಸಂ ರಿಸ ; ಪ )ಕಾಶಗೊಳ್ಳು : ಮಿಸುನಿ 


ಪೊಡಣಿಗೆ 


ಯೋಲೆಗಳಿಸೆಯೆ: ಘಲಿಫಲಿಲೆನಲಂದುಗೆ ಹೊಡಕರಿಸೆ ಹಾರವೆಡೆವಿಡದೆ 
ನರ್ತಿಸೆ ಕುರುಳು ಕಡುನೀಣಕಿಯೋರ್ವಳುಯ್ಯುಲನಾಡುತಿರ್ದಳೆು. (ಕೇಠೂ. 
೬-೨೩) ; ಮುಸುಕಿದ ಸಿಂಗಾಡಿಯಂಬುಗಳೊಳಗೆ ಕಣ್ಣೆ ಸೆದನು ಬೆತ್ತದಡವಿಯ 
ಹಸರದೊಳಗೆ ಹೊಕ್ಕು ಹೊಡಕರಿಸುವ ಸಿಂಗಸಿಸುವಿನಂತಾ ವೀರರಾಮ 
(ಕುರಾಸಾಂ. 9೩-೪0) ; ಲೋಚನದ ನೋಟದ ಹೊಳಹು ಹೊಡಕರಿಸೆ 
(ಕೈಬಿರಾ. ೨೯-೨6); ಗುಡುಗುಡಿಸುತ್ತ ಉಡಿಮಿಂಚಿಂ ಹೊಡೆದು ಹೊಡಕರಿ 
ಸುತೆ ಆಗಸದಲಿ ನೆಗೆದು (ಕಕ್ಕೆ. ೪-೮). ಓ. ಉರಿ; ಪ್ರಜ್ವಲಿಸು : 
ಕೆರಳಿ ರೋಷಾಗ್ನಿ ಹೆೊಡಕರಿಸೆ ಹೊಗೆ ಸುತ್ತಿ ಮೆಯ್ಕ್ಮಿರವು ಕಪ್ಪಾಗೆ (ಹತಳಾ. 
ಕಂ. ೨೦). ಪ. ಬೆರೆ; ಕೂಡು; ಒಂದಾಗು : “ ಹೊಡಕರಿಸಿತೆನಲ್ಕೆ 
ಬೇಗ ಬೆರಸಿದುದಕ್ಕುಂ" (ಕಾಕ. 33); ಹರಹಿನಲಿ ಹೊದಚಕಿದ್ದು 
ಹರುಷದ ಹೊರಳಿಯಲಿ ಹೊಡಕರಿಸಿ ಚಿತ್ತವ ತಿರುಹಿ ಹಿಡಿದನು 
(ಉಪಾ. ೬-೬೯): ಹರಶರಾನಲ ಶೀವ್ರಧೂಮಜ್ವಾಲೆಗಳ ರುಳದ 
ಹೊರಳಿಯಲಿ ಹೊಡಕರಿಸಿ ಹಾಯೆಂದೊಅಲಿದುದು ಬಲವೆರಡು (ನಿರಾಗ. 
60-66-3೬). ೮. ಅಲುಗಾಡು; ಅಲುಗು : ನುಡಿಸಿದೊಡಿನಿಸಲ್‌ಯದೆ 
ನೋಡಿ ಮರವಟ್ಟು ಹೊಡಕರಿಸದೆ ಸುಮ್ಮನಿರಲು ನಡುಗಿ ಶೋಕಿಪ 
ಮಡದಿಯರ ಕಂಗಳ ಜಲ ತಡಪನೊಡೆದ ುಳೆಯಾಯಿತು 
(ಅಂತ. ೭.೪೪). ೯. ಹೊರಬೀಳು ; ತಪ್ಪಿಸಿಕೊಳ್ಳು : ಶಿದ್ದಿತಾತನ 
ತಪಸು ಮಾಯೆಯ ಮದ್ದಿನಲಿ ಮರುಳಾಗಿ ಮದನನ ಹೊದ್ದಿ ದನು ಹೊಡ 
ಕರಿಸಲಟ್‌ಯದೆ ಬಳಿಕಲು ಮುನಿವ (ತೂರರಾ. ೦-೩-೫೬). ೧೦. ಅಟ್ಟು; 
ಓಡಿಸು : ಪೊಡೆದು ಕೆಲವ ಹೊಡಕರಿಸಿ ಕೆಲವ ಕರ್ಚಿ ಕೊಡಹಿ ಕೆಲವನಾ 
ಗಳಿಗೆ ಕೆಡಪಿತು ಭರದಿಂದ ಪಕ್ಕಿಗಳನು ಸಾಳ್ವ (ಕುರಾಸಾಂ. ೨೭-6೬). 
೧೧. (ಗಾಳಿಯು) ಬೀಸು ; ಚಲಿಸು: ತೆಂಕಣ ದಿಶಾಭಾಗದೊಳು ಗಾಳಿ 
ಹೊಡಕರಿಸಿ ಮನ್ಮಥಭಧೂಪಮ ತಿಳಿದು ಬಲು ಬತ್ತೆಳಿಕೆಗಳನಣಸೆ (ಶತಳಾ. 
೩-೮೪). ೧೨. ಒಡೆದುಹೋಗೂ ; ಚೊರಾಗು: ರಕ್ತಮಳೆ ಸುರಿದು 
ದಭ್ರದಿ ದೇವಪ್ರತಿಮೆಗಳ್‌ ಕುಕ್ಕರಿಸಿ ಬಿದ್ದು ಹೆೊಡಕರಿಸಿದುವು.ಶಿಖರ 
ಪೊಂಗಳೆಸಗಳಃ ನೆಲಕುರುಳಿತು (ತುರಂಗ. 33-೩೯). 
(ಲ್ಲ ಪೊಡರ್‌, + — ಇಸ್ಕು] 

ಪೊಡಣೆಗೆ « ಪೊಡ್ಡಣಿಗೆ ' ನೋ. 

ಪೊಡಣಿಗೆಗೊಡು " ಪೊಡ್ಡಣಿಗೆಗೊಡು > ನೋ. 

ಪೊಡಪತ್ರ, ಪೊಡಪತ್ರೆ (ನಾ). ಒಂದು ಬಗೆಯ ಔಷಧೀಯಗಂಣ 
ವುಳ್ಳ ಮರ: ತಿಗಡೆ, ಹಿಪ್ಪಲಿ, ಬಜೆ. . . ಪೊಡಪತ್ರ, ನೀಲಿಬೇರು 
» «ಎ ಇವನ್ನು ಸಮಭಾಗ ಕಷಾಯ ಮಾಡಿ ಕೊಡಲು ಭೇದಿಯಾಗುವುದು. 
ಜ್ವರ ಸಹ ಬಿಡುವುದು (ಸಕನೈ. ಕಂ. ೪೬). ಪೊಡಪತ್ರೆ : ಅಳಿಲೆಕಾಯಿ, 

ಇರೆಕಾಯಿ- . .ಪೊಡಪತ್ರೆ, ಬ್ರಹ್ಮಿ- -ಇವೆಲ್ಲವಂ ಚೂರ್ಣಿಸಿ ಸಕ್ಕರೆವೆರಸಿ 

ಸೇವಿಸಲು ಸ್ವರಭಂಗ ಪರಿಹರಮಕ್ಕುಂ (ಸಕನೈ. ೨೬). («-ತೆಲು. ಪೊಡಪತ್ರಿ) 

ಪೊಡಪತ್ರೆ " ಪೊಡಪತ್ರ' ನೋ. 

ಪೊಡಪು " ಪೊಡರ್ಪು' ನೋ. 

ಪೊಡಮಡಿಸು « ಪೊಡೆವಡಿಸು' ನೋ. 

ಪೊಡವುಡು 4 ಪೊಡೆವಡ್ಕು ' ಮೋ. 

ಪೊಡಮಡುಹ (ನಾ). ನಮಸ್ಕರಿಸುವಿಕೆ ; ನವಂನ : “ ನತಂ ವಂದನಂ 
ಪೊಂಗಿ ಪೊಡವುಡುಹಂ ” (ನುಂಗರಾ. 0೩೬-೩೪)- 

[ಪೊಡಮಡು (ವಪೊತೆವಡ್ಡು) 4 -ಹ್ಮ ( ಇ ಎಪೈ?)] 

ಪೊಡಮಡುಹು (ಕ್ರಿ). ನೆಲಕ್ಕೆ ಹೊಟ್ಟೆ ತಗುಲುವಂತೆ ಬಾಗಂ, _ 
ಬಗ್ಗು : ಪೊಡಮಡುಹಿ ನೆಗೆಯಲ್ಲೆ ಕಪಿಗಳು ಪಡುವ ಮೂಡಣ ದಿಕ್ಕು 
ವಮಂಟ್ಟುತ್ತಡವಿ.  ಗಿಡುವುರ ಕಂಲನಗಂಗಳ ತೊಳಲಿಯಲಸುತಿರೆ 
(998T- €-೩೨)- (ಎ ಪೊಡೆವಡ್ಕು? 


೫೯೦೪ 


30 


40 


ಪೊಡರ್ಪ್ರ 
ಪೊಡರ್‌ (ಕ್ರಿ). ೧. ಅಲ್ಲಾಡು; ಅದುರು ; ನಡುಗು ; ಕಂಪಿಸು : 
“ ಪೊಡರ್‌-ಸ್ಪುರಣೇ (ನಡುಗು) ” (ಕಕುರಾ) ; ನಡು ನಡುಗಲೈ ಪುರ್ವ 
ಪೊಡರಲ್ಕೈ ಕುರುಳ್‌ ಮಿಳಿರಲೈ . , , ತಗುಳ್ಳುದು ಕೆಂದನೀಕೆ ಕನ್ನಡಿಪಳೊ 
ಪಾಡಿದೀ ನೆವದಿಂ (ಶಃಶಕಾ- ೬-9) ; ಬಟ್ಟೆಯ ದೂಳಿದೂವೆ 
ಮೊದಲಾದುದು ಪೋದಪೆನೆಂಬ ಮೆಯ್ದವಂಗೆಟ್ಟು ಪಿಪಾಸೆಯಿಂ ಪೊಡರ 
ಲಾರ್ತಪುದಿಲ್ಲ (ಕಇಾರಂಫೂ. ೦೯೯) ; ಉಲಿಯೆ ಕಲಕಾಂಚಿ ಮುಡಿಯಿಂದ 
ಲರುಗೆ ಬಡನಡು ಬಳುಂಕೆ ಪೊಡರೆ ನಿತಂಬಂ ನೆಲೆಮೊಲೆಗಳಲುಗೆ ಬಿಡದೇಳ್ವ 
ಲತಾಂಗಿಯ ಕೈಯನೊಯ್ಕ್ಮನರೆಸಂ ಪಿಡಿದಂ (ಕಾಜಕೇ- 00-ಓ). ವಿ. 
ಕಾಣಿಸಿಕೊಳಂ ್ಸಿ ; ಪ್ರಕಟವಾಗು : ನಿರಂತರಂ ಪೊಳೆವ ಬಾಳುಡಿ 
ಸುಯ್ವು ನವವ್ರಣಂಗಳೊಳ್‌ ಪೊಡರೆ ಪೊದಟ್ಟು ದದ್ಭುತಭಯಾನಕಮಾಹವ 
ರಂಗಭೂಮಿಯೊಳ್‌ (ತಂಶಶಠಾ. ೦೦-೩6); ಪಂದಲೆಯೋಳಿದೋರಣದ 
ಸೀಯದರಂ ಪೊಸದೂವೆದೂಪ ತೂಗುಂದಲೆ ಬಾಟ್‌ ಣಂ ಪೊಡರೆ 
ಬಳ್ಳುವ ಸವ್ಮೂನೆ ಸೂಲಮಾಲದೊಳ್‌ ಸಂದಣಿಯಾಗಿ ನೇಲ್ವ ಪೆಣನೊಂದಿರೆ 
. * ವಿಂಚೆದುದಾ ಶ್ಮಶಾನದೊಳ (ಕಾರ್ಕಾನ- ೩೬); ' ಮೃಡಭಕ್ತರಾ 
ನಂದವಂಕುರಿಸುವಂತೆ . , . ಬಿಡುಬಿಡಂತಿಂತೆಂದು ಪೊಡರ್ವ ನುಡಿಗಡಣ 
ಗಳನೆಡೆವಾತದೇಂ ಷರ್ಟಿಸ್ಮಲಸ್ಕಾಪನಾರ್ಥಮಾ  ಕಡುಮೆಯ್ಮೆವಡೆದ 
ಷಣ್ಮುಖನಖಳಶಕ್ತಿ ಬಂದೊಳಪೊಕ್ಕು ಶೋಭಿಸುತಿರೆ (ಕದ್ಮರಾ, 9-೨೪). 
೩, ಹೊಳೆ; ಪ್ರಕಾಶಿಸು; ಮಿರುಗು : ಇಡಿದಿರೆ ಗುಹಾಂಧಕಾರಂ 
ಪೊತರ್ದೆಸೆದಿರೆ ಚಂದ್ರಒಾುತರುಚಿ ನಗಮೊಂದೊಂದೆಡೆಯೊಳ್‌ ಪೋಲ್ತೊ 


ಪ್ರುವುದೊಂದೆಡೆಯೊಳ್‌ ನೆಲಸಿರ್ದ ಕಾಳವೂಂ ಜೊನ _ವಂವುಂ 
(ಆತಿಪು- ೯-೨೦); ವಿಷಯರತಿಯೊಡನೆ ಮೆಯ್ಸಿಸುಪಡಂಗೆಯಂಂಂ 
ಪೊಡರದುಡುಗುವ ಲೊೋಚನದೆ ಡನೆ ನಿಡುಸುಯ್ಗಳುಡುಗೆಯುಂ 


(ಕರೇತ್ಛ. ೭6 5) ; ಪೊಡರ್ವ ಪುಣ್ಣಮೆಯೆ ಬಿಡುವೀಕ್ಷಣದೊಳಲರಂಬು 
ಮಡದಿಯಿಂದುಟಿಯೊಳೆಲ ಪವಳಲತೆ ತೋಜುತ್ತಿಪ್ಪುದು 
(ಸಾಳ್ಮರಾ. ೨೪-೦೮). ೪. ಎಧುರಿಸು ; ಪ್ರತಿಭಟಿಸಂ : ಪೊಡರದೆ 
ಕಪ್ಪಮಾವ ಪರಮಂಡಳೀ೯೦್‌ ಮನೆದೀವಿ ಮಕ್ಕಳಂ ಪಡೆದಬಳಾಜನಂ 
ಸ 4 ವೃದ್ಧರಾಜ್ಯವುಿಮದೇನೆಸೆದತ್ತೊ ನಭಶ್ಚರೇಂದ್ರನಾ ((0ತ್ರು. 
೨.೨೪ ಪೊಡರ್ವತ್ಕುದ್ಧತರಾಜವಂಶವನಮಂ ನಿರ್ಮೂಲಿಸಲ್‌ ಪೋಪೆ 
ನೆಂಬೊಡದಂ ಮುನ್ನವೆ ನಿವ್ಮೂ ವಿಕ್ರಮದವಾಗ್ನಿಜ್ವಾಲೆ ತಳ್ತಿರ್ದುದು 
(ಶುತ್ತಪು- ೩-೩). ೫. ಚಿಮ್ಮು; ಹೊಮ್ಮು : ತದ್ಭಾ _ಮ್ಯನ್ನಿ 
ಶಾಟಾಸ್ಯದಿಂ ಪೊಡರ್ದಸ್ರಾಂಬುವಲಾತಚಕ್ರಮೆನೆ ವೃತ್ತಾಕಾರದಿಂ 
ದುಣ್ಮುತ30 (8ಗರಿ- ೬-೬). ಓ. ಹಟ್ರೂ; ಆವಿರ್ಭವಿಸು; ಉಂಟಾಗು: 
ಆನುಂ  ಮಿಡುಕಲಣಮಂಿಯದಿರ್ದೆಂ ಪೊಡರದ ಗಲ್‌ಯವನೆ ತನ್ನ 
ತಂದೆಯ ಕೆಲದೊಳ್‌ (ಳಾದಂಪೂ. 0839) ; ಕಾ:ಚೀಕ್ಷುದ್ರಘಂಟಾರವಂ 
ಪೊಡರುಶ್ತಿರ್ಪಿನವಿಂತು ಕಾಂತೆ ನಡೆತಂದಾ ಚಕ್ರಿಯಂ ನೋಡಿದಳ್‌ 
(ಶಾಂಶೀಶ್ವ. ೧೫-೪೪): 
ಪೊಡರ್ಕೆ (ನಾ). ಚಲನೆ ; ಸರಣ : ಒದವಿದ ನಿದ್ರೆ ದೂತಜನಗರ್ಜನದಿಂ 
ಕಡೆ ಹೃದ್ಗುಕೂಂತರಾಳದಿನುರುಕೋಪಸಿಂಹಮಿರದೆಟ್ಟುದು. ವಿಹಸೆಯ 
ಕೆತ್ತು ಕೇಸರಂ ಕೆದಣುವ ಭಂಗಿ ಪುರ್ವಿನ ಪೊಡರ್ಕೆಯೆ ಮೆಯ್ಮುರಿವೋಜೆ 
ಕಣ್ಗಳಿಂದುದಯಿಪ ಕೆಂಪದಾಗುಟ್‌ವ ವಕ್ಚದ ಕೆಂಪೆನೆ ರಾಜಮೇರುವಾ 
(ಶಂರ್ರಪು- ೬-೨೩): [ಪೊಡರ್‌ -. ಕ] 


ಪೊಡರ್ಪು, ಪೊಡಪು (ನಾ). ೧. ಚಲಿಸುವಿಕೆ ; ಅಲುಗಾಟ ; ಕಂಪನ: 


ಪತಾಕೆಯೊಂದು ವಿಭ್ರವುಮನೆ ಪೋಲೆ ಪುರ್ವಿನ ಪೊಡರ್ಪೊಳಕೊಂಡುದ 
ವಳ್ಗೆ ಗರ್ಭಚಿಷ್ನಮೆ ಗಳ ಗರ್ಭದರ್ಭಕನ ಸೂಚಿಪ ಮುಂದಣ ರಾಜ್ಯ 
ಚಿಹ್ನಮಂ (ಕುಶಠಾ. ೦-೦೨೦) ; ಇನಿಸಪ್ಪೊಡಂ ಪೊಡರ್ಪನಪ್ಪುಕೆಯ್ಕ 
ದಿಟ೨ಯೆ ಪೂದಳೆದುದೆನಿಪ ಪುರ್ಬನ ಕುಡಿವೆರಸು ತೂಕಡನೊಳೆಕೊಂಡ 


ಪೂಡಿರ್ಪುಗಿಡು 


ಜಾಡ್ಕಮ೦ (ಕಾರಂತೂ. ೬4). ವಿ. ಆಧಿಕ ; ಅತಿಶಯ : ತುಡುಗೆಯ 
ಮಣಿದೀಧಿತಿಗಳ ಪೊಡರ್ಪು ಮೇಗೊಗೆವ ಕೊಡೆವೊಲೆಸೆದಪುದೆಂಬೀ ನುಡಿ 
ನೆಗಟ* ಪಂಚರತ್ನದ ಕೊಡೆಯಂ ಪಿಡಿದಮುರಿಜನದ ಮನದಡಿವಿಡಿದಳ್‌ 
(೪0). ೭-3) ; ಕಡುಗಲಿಯಪ್ಪ ವಿಕ್ರಮನ ಗಂಡಿನದೊಂದು ಪೊಡರ್ಪ 
ನೇನ ಬಣ್ಣಿಸಲಳವಲ್ಲೆ (333%: 12-1, ೨೬೬೨೬; 1163); ಎಡೆಗುಡದು 
ಸಿರ್ದೆಗೆವೆಡೆಯೊಳ್‌ ಪೊಡಕರಿಸುವುದುಸಿರನಿಕ್ಕುವೆಡೆಯೊಳ್‌ ಮುನ್ನೀರ್ಗಡ 
ಲೆಂದೊಡೆ ವಡಬುಗ್ನಿಯ ಪೊಡರ್ಪಿನಿತ್ತೆಂಬ ರಸನೆಗೊಗೆಯುವೆ ಪುಗುಳ್ಗಇ* 
ಹಸು. ೨-೨೦). ೩. ತಾಪ; ಶಾಖ; ಬಿಸುಪು: ಬಡಬಶಿಖಿಯಲ್ಲಿ 
ಪರ್ಬುವ ಪೊಡರ್ಪನೊಳಕೊಂಡು ಮೇಲೆಮೇಲೈತರ್ಪೆನ್ನೊಡಲುರಿಯನವ 
ಧರಿಸು (ರಾ8ತೇ. ೧೩-೦೪೭). ೪. ಶಕ್ತಿ; ಪ್ರತಾಪ; ಸಾಮರ್ಥ್ಯ ಕ ಮಿಕ್ಕ 
ತೋಳ್ಳ್ವಲದ ಪೊಡರ್ಪು ಕರ್ಣ ನಿನಗುಳೃನಿತೇನೆನಗುಂಟೆ (ಹೆಂಪರಾ" ೦೦-೨೩); 
ಆ ಮಹಾರೌದ್ರಭದ್ರೂಕಾರನ ಪೊಡರ್ಪಿನಾರ್ಪಿನಳಎಗಲಟ್‌ದ ದರ್ಪಮಂ 
ಪೇಟಿಕ್ವೊಡೆ (ಶಂತತಂ. ೪3-೦6): ಧರೆಗೆಸೆದತ್ತು ತಾರಕನ ದುರ್ಗತಿ ತಾರಕ 
ನೇಳ್ಸಿ ತಾರಕಾಸುರನ ಪೊಡರ್ಪ (ಗಿಂಳ- ೬-೦೦); ಮಾತಂಗದ ಬಲಂ, ಹಿಡಿಲ 
ಪೊಡರ್ಪ , ಕಡಲ ಗುಣ್ಣು, ಪಡಿಗೊಳೆ ದಶರಥಕುವತಾರಂ ರಾಜ್ಯಮನಾಳು 
ಶಿರ್ದಂ (ಇಮುಕ್ಕ. ೬-೦6). ೫. ಆವೇಶ ; ಉತ್ಸಾಹ: ಸಂ್ಫಿರಣೆ : ತನ್ನ 
ಮನದ ಪೊಡರ್ಪುಮಂ ಕೂರ್ಪುಮನುಂಟ:ಮಾಡಿ ನುಡಿದಂ (ಶುಶಶಾ- 
0೦-೩೪ ವ) ; ಇದಿರ್ಗೆ ಬರೆ ಪುನ್ನಿಗಂ ಕಿಡಿಸದಿರಂ ಕವಿಗಮಕಿವಾದಿವಾಗ್ಮಿಗಳ 
ಕವಿತ್ವದ ಗಮಕಿತ್ವದ ವಾದಿತ್ವದ ಪೊಡರ್ಪುಮಂ ದರ್ಪಮುಮಂ (ಕಿಳಾತಿಪು. 
೦೨-೬೪): ಆರ್ಪೊಗಳಬಹುದು ಹರಸ್ಕೆನ್ಶಮಾ ಪರಿಯೊಳ್‌ ಪೊಡರ್ಪಿನಿಂದೈ 
ತರುಕ್ತಿರ್ದುದು (ಕಂಪು- 5೬-೦೨). ಪೊಡಪು: ೪. ಹಿಡಿಲ ಪೊಡಪು ಘುಡು 
ಘುಡಿಸುತ ಮಿಂಚಿನ ಕುಡುಪು ಮೋಡದಿ ಹೊಳೆಹೊಳೆದು ಬಿಡದೆ: ಸುರಿವ 
ಮಳೆಯಲಿ ತರುಮೂಲದಿ ತಡೆದಿರ್ದನಾ ಮುನಿರಾಜ (ಅನಂಶ. 9-೩೦) ; 
ಸುಖ ದುಃಖವಾಯ್ತೇ, ಪೊಡಪು ಪುಡಿಯಾಯ್ತೇ, ವಾಡೆಲ್ಲ ಗೋಳಾಟ 
ವಾಯ್ತೋ! (ಶಾರಸಿ. ೦೨-೨೮೬). [ಷೊಡರ್‌ + -ಪ್ವ) 


ಪೊಡರ್ಪುಗಿಡು ಪೊಡರ್ಪುಗೆಡು' ನೋ. 


ಪೊಡರ್ಫ್ಪಗುಂದಿಸು (ಕ್ರಿ). ಬಲವನ್ನು ಕುಂದಿಸಂ: ಶೌರ್ಯಹೀನನನ್ನಾಗಿ| 


ವಾಡು : ವನುಜಸುತಂ ಪನ್ನೆಗಶರದಿನಿಸುವುದುಂ : ಜನಕಸುತನನದು 
ಪೆಣೆದಹಿಬಂಧನದಿಂ ಪೊಡರ್ಪುಗುಂದಿಸೆ (ಶಂಕಾಮಾ- ೦೩-೦೪೩). 
[ಪೊಡರ್ಪು - ಕುಂದಿಸು] 

ಪೊಡರ್ಪುಗುಂದು (ಕ್ರಿ). ಬಲಗುಂದು ; ಶಕ್ತಿಯನ್ನು ಕಳೆದಂಕೊಳ್ಳು ; 
ಕುತ್ತದೊಳ್‌ ಪೊರಳುತ್ತಿರ್ಪವರನ್ಮೆಲಿಂಗಿಗಳ ರೂಪಂ ಕಂಡು ತದ್ಭಾಧೆ 
ಯುಬ್ಬರದಿಂ ಪಿಂಗಿ ಪೊಡರ್ಪುಗುಂದದೆ ಮಹಾಸಂತೋಷದಿಂದಿರ್ದರೇ 
(ರರ್ಮಾಮ್ಕ - ೯೪-೪೭). [ವೊಡರ್ಪು --ಕುಂದ್ಕು) 

ಪೊಡರ್ಪುಗೆಡಿಸು (ಕ್ರಿ). 7 ಪೊಡರ್ಪಗುಂದಿಸು : ಈ ಶರವ ಇಂದೆಸೆ 
ದವನ ಪೊದ £ ಡಿ ರ್ಪುಗೆಡಿಸ ನಾವು ತಂದೊಪಖ್ಪಸುವೆವು ನಿನ್ನಡಿಗೆ 
(ಗೋಮರೇ- ೦೦-೭೬). [ಪೊಡರ್ಪು 4 ಕೆಡಿಸು,] 

ಪೊಡರ್ಪುಗೆಡು, ಪೊಡರ್ಪುಗಿಡು (ಕಿ ))- ಇ ಪೊಡರ್ಪುಗುಂದಂ : ವಎಸಾಜುವೆ 
ವೆಂಬ ಮಣ್ಣಳಿಕರಿಲ್ಲದಟಿಂದೆ ಬಯಲ್ಲೆವನ್ನು ಮೆಯ್ದೋಯುವೆವೆಂಬ ವಿಕ್ರಮಿ 


ಗಳಿಲ್ಲ ಕುನುಂಗಿ ಕಳಲ್ಹಳಲ್ಲು ಕಾಯ್ತಾಜಾ ಪೊಡವುಣ್ರಗೆಟ್ಟು ಬೆಸಕೆಯ್ವವ 


ರಲ್ಲದೆ ಮಿಕ್ಕ ತನ್ನ ಕಾಯ್ದೇಅದ ತೇಜದಿಂ ವಿಜಯಪಾಣ್ಮಮಹೀಪನಿದೇಂ 
ಪ್ರತಾಪಿಯೋ (ಎಳ. ೫1, ರಾನೂ. ೩೨-೦೦ ; 117). ಪೊಡರ್ಪ್ರಗಿಡು : 
ಈ ಸೇಲಧರೆಯನುಗ್ರಭುಜಾಸಿಯೊಳಳವಡಿಸಿ ನಹುಷನಗ್ರಸುತಂ ಸಂವಾಸಂ 
ರಿಪುದಾರಕರಂ ದಾಸೇರಕರೆನೆ ಪೊಡರ್ಪುಗಿಡೆ ನಡೆಯಿಸಿದಂ (ಶಂಠಾಮಾ. ೨-೬೦); 
ಕೃಪ ಕೃತವರ್ಮರಿರ್ವರುಮನಂತಿಷುಜಾಳದಿನೆಯ್ದೆ ಪೂಲ್‌ ಸಗ್ಗಪಿತ 
ಮನರ* ಪೊಡರ್ಪುನಿಡೆ[ಶಾಕಾಂ.`ಡುಗಿ]ನಿಲ್ವುದಂ೦ ( ಕೇನಿಫು. ೦೨-೪೦) ; 


೫೯೦೫ 


46 


ಪೊಡವಡಿಸು 


ಪೊಡರ್ಪುಗಿಡೆ ದೈನ್ಯದಿಂ ನಿಜಪದಾಬ್ದದೊಳ್ಳಿ ಟ್ಲೂ ಬಾಯ್ವಿ ಡುತ್ತುವಿುರೆ 
ನೋಡಿ ಪೇಡಿಯನದೆಂತಂ ಕೊಂದಪ್ಪೆನೆಂದಡಂಗಿಸಿದನಾತ್ಮಕೋಪಮಂ 


(ವರ೯ಪು. ೨-೩೩). [ಪೊಡರ್ಪು 4 ಕೆಡು,] 
ಪೊಡರ್ಪುಗೆಯ್‌ (ಕ್ರಿ). ಬಲವನ್ನು ತೋರಿಸು; ಶಕ್ತಿಯನ್ನು 


ಪ್ರದರ್ಶಿಸಂ; ಪೌರುಷವನ್ನು ಪ್ರಕಟಿಸು: ಕೊಲೆ ಪುಸಿ ಪರವಧು 
ಸಂಗಂ ಕಳವೆಂಬಿವು ಬೇಡ ಬೇಡ್‌ ಬೇಡೆಂಬೀ ನಿರ್ಮಳವೀತರಾಗನಾಜ್ಞೆ 
ಯನುಟ್‌ದಣ್ಣ ಪೊಡರ್ಪಗೆಯ್ವ ಗಂಡರುಮೊಳರೇ (ರರ್ತಾಮ್ಮ - ೯-೪೩); 
ಮತ್ತನನ್ತನೊಳನನ್ನಪರಾಕ್ರಮನೊಳ್‌ ಪೊಡರ್ಪ್ಪ್ಯಗೆಯ್ವಿದಿರಿಡುವೊಡ್ಡಿ 
ನಿತ್ತರಿಪ ಕಾಡುವ ಮೆಯ್ಗಲಿಯಾರ್ದ್ಮ್ವರಿತ್ರಿಯೊಳ್‌ (ue. XX. 
೭೪-೨೩; 1112): ಬಿಸಿಲೊಳೆ ಬಿಬ್ಬರಂಬಿರಿದ ಮಸ್ತಕಶುಕ್ತಿಕೆಯಿಂದೆ ಮುತ್ತು 
ಮುುಂದೆಸೆ ಕವಿತಂದೊಡೆ ಪೊಡರ್ಪುಗೆಯನ್ಹು ಪೂರಿಸುವಳಿಪಿಂದೆ 
ಪುಷ್ಕರಮನೆಪ್ರಿದುದಂದು ನಭಕ್ಯ್ಕದೆೊಂದಿಭಂ (ಹಂದ್ರಫು. ೪-೭3) 
[ಪೊಡರ್ವ 4 ಕೆಯ್‌,] 
ಷೊಡರ್ಪುಡುಗು (ಕ್ರಿ). ಶಕ್ತಿಯು ಕುಂದಿ ಹೋಗು; ಪರಾಕ್ರಮವು ಅಳಿ; 
ಬಲಹೀನವಾಗು : ಪೊಡರ್ಪುಡುಗದೆ ಬಿಟ್ಟುವಿರ್ದ ನೆಲೆಯಿಂ ಕೆಲವುನ್ಮದ 
ಗಂಧಸಿಂಧುರಂ (ಶಂಶಫಾ- 9೦-೪೪); ಯಕ್ಷರ್‌ ಭಗ್ನದಂಷ್ಭ್ರಹರ್ಯಕ್ಷರೆನಿಸಿ 
ಪೊಡರ್ಪಡುಗೆಯು೦ (೩ಗ೦- ೧೩-೭೭ 5); ವೆಅನಾಡೆಲ್‌ಯಂ ನಿನ್ನ 
ಕೈಯೊಳ್‌ ಬನ್ನಂಬಡೆದು ಕಿನ್ನನಾಗೆಯ ವನ ಮೆಯ್ಸಂದಿದ ಚೆನ್ನಪಾಂಗಿನಂತೆ 
ಪೊಡರ್ಪಡುಗಿದ ಜಾದಿಯಂ ನಗುವಂದದಿನರಲ್ಲ ಸುರಹೊನ್ನೆಗಳೊಳಂ 
(ಕ೦್ಮಿಕಾ. 6೪). [ಪೊಡರ್ಪು + ಉಡುಗ್ಗು] 
ಪೊಡರ್ಪುದೋಟಖ್‌ “ಪೊಡರ್ಪುದೋಟಿ” ನೋ. 
ಪೊಡರ್ಪುದೋಜು, ಪೊಡರ್ಪುದೋಲಟು (ಕ್ರಿ). ಶಕ್ತಿಯನ್ನೂ 
ತೋರಿಸು; ಪರಾಕ್ರಮವನ್ನು ಪ್ರದರ್ಶಿಸು; ಬಲವನ್ನು ತೋರು: 
ಭುಜಂಗಕಾಂಡಕ್ಕೆ ಖಗೇಶಕಾಂಡಮನಧೋಕ್ಷಜನೆಚ್ಚು ಪೊಡರ್ಪದೋಜ್‌ದಂ 
(೩೫. ೦6೨9). ಪೊಡರ್ಪುದೋಟಯ್‌ : ಆನಗಿದಖಿದಿರ್ದೊಡಂ ಚಲದಿ 
ನೆನ್ನೊಳ್‌ ಪೊಂಗಿ ಪೊಡರ್ಪದೋರ್ಪಂ (ಆ೦ಫು. ೦೨-೩), ಬಲ 
ನಾರಾಯಣರಂ ನಿರೀಕ್ಷಿಸಿ ದಶಗ್ರೀವಂ ರಣಕ್ಷೋಣಿಯೊಳ್ತಲೆಯಂ ತೂಗಿ 
ಪೊಡರ್ಪುದೋರ್ಪೆನೆನುತುಂ ಬಂದೊಡ್ಡಿ (ಶಂರಾಮಾ- ೦೩-೩೨). 
[ಪೊಡರ್ವ + ತೋಜು] 
ಪೊಡರ್ಪುವೆಜಿ (ಕ್ರಿ). ಅತಿಶಯಂವನ್ನು ಪಡೆ; ಆಧಿಕ್ಕವನ್ನು ಹೊಂದು : 
ಪರಿವ ಪಡಂಗು ಬಲ್ಜೆರೆಯ ಸಾಲ ಬೆಡಂಗು . . . ಪೊಡರ್ಪುವೆತ್ತು 
ಬಗೆಗೊಂಡುದು ಪೂರ್ಣಗುಣಂ ಮಹಾರ್ಣವಂ (ಕೆಂಕಂ- ೦-೩೪). 
[ಪೊಡರ್ಪ + ಪೆಣ್ಮು) 
ಪೊಡರ್ವಾಸೆ (ನಾ). ನಡುಗುವ ವಾಾಸೆ; ಅದುರುವ ಮಾಾಸೆ ; 
ಕೆಂಗಣ್ಣ ಕೆದರ್ದಲೆಯ ತೆರೆವಾಯ ಪೊಡರ್ಮಾಸೆ ತುಂಗತರನಾಸಿಕಂ 
ಹೆದ್ದಂಷೃ ದುಃಶ್ವಾಸಸಂಕಲಿತಸಂಗಡಿಗರೆಮನಾಳ್ಗಳಂತಮಮ. 
ಮೈದೋರಿತವನಿಯುಂ ಗದ್ಗದಿಷೊಲು (ಬೆಂಕಾರಾ. ೦-೦೭-೪೬)- 
[ವೊಡರ್‌ + ವಿನಾಸೆ) 
ಪೊಡವಡಿಕೆ (ನಾ). ಅಡ್ಡಬೀಳುವುದು; ನಮಸ್ಕಾರ;.ನಮನ ;“ನಮಸ್ಕಾ, 
ವಂದನಾ-ಈ ೨ ಪೊಡವಡಿಕೆ” (ಹರಾಯು- ೦೨-೯೦) ; ಕಾದಂಬರೀದೇವಿ 
ಪರಿಜನಂಬೆರಸು. ನಿಮಗೆ ತನ್ನ ಪೊಡವಡಿಕೆಯಂ ಬಿನ್ನವಿಸಲ್ವೇಟ್ವ ಟ್ಟಿದ 
ಳೆಂಬುದುಂ (ಕಾದಂಉ. 360); ದೆ:ಎ ನಿಮ್ಮ ಸವತಿ ಜಯಂಧರನರಸಿ 
ವಿಶಾಳನೇತ್ರೆಯೆಂಬುದುಮಂತಾದೊಡೆನ್ನ ಪೊಡವಡಿಕೆಯಂ ಪಾರುತ್ತಿದ 
ಲಾರ್ಪಳಿಂದಅಾದು (ಶುಜ್ಮಾತ್ರ. ೭-೪೭ ೮). 
[ಪೊಡವಡು («ಎ ಪೊಡೆವಡ್ಮು) 4+ ಇಕೆ) 
ಪೊಡವಡಿಸು 'ಪೊಡೆವಡಿಸು' ನೋ. 


ಪೊಡವಡು 


ಪೊಡವಡು "ಪೊಡೆವಡ್ಕು' ನೋ. 

ಪೊಡವಿ "ಪೃಥಂವಿ' ನೋ. 

ಪೊಡವಿಕಂಟಕ (ನಾ). ಭೂವಿಂಗೆ ಮುಳ್ಳಿನಂತಿರುವವನು ; ಲೋಕಕ್ಕೆ 
ತೊಂದರೆಯನ್ನು ಕೊಡಂವವನು : ಪೊಡವಿಕಂಟಕರೆನಿಪ ನೃಪಕುಲ 
ದಡವಿಯನು . . . ತಡೆಗಡಿದನು (೩೪॥ಗ- ೨-೩-೦೦). 

[ಪೊಡವಿ (೬ ಪೃಥುವಿ)--ಕಂಟಕ] 

ಪೊಡವಿಚ (ನಾ). ಭೂಮಿಯ ಮಗ ; ಮಂಗಳ : “ಮಂಗಳನ ಪೆಸರು 
».. ಪೊಡವಿಚನೆಂದು” (ಕಲ್ಮಮಂ. 06). [ವೊಡವಿ («ಎ ಪೃಥುವಿ) + - ಇಚ) 

ಪೊಡವಿಜೆ (ನಾ). ಭೂಮಿಯ ಮಗಳು; ಸೀತೆ: ಪೊಡವಿಜೆಯ 
ಬಿಡೆನೆಂಬ ಚಿತ್ತದ ಕಡುಹು ಖರೆಯವೆ ಎನಗೆ ನೇಮವ ಕೊಡಿಸು 
(೪98ರ. ೦೯-೬). [ಆ ಸಂ. ಪೃಥ್ವೀಜಾ) 

ಪೊಡವಿಪ, ಪುಡವಿಪ (ನಾ). ಭೂಮಿಯ ಒಡೆಯ ; ಅರಸ ; ರುಜ : 
ಪೊಡವಿಪಂಗೀ ಹದನನಜುಪಲು ಘುಡುಘುಡಿಸುತಹುದಹುದು ಭಕ್ತನು 
ಕಡುಹುಗೊಡ್ಡಾಟ:ಗಳಂ ಕುಪರಿಗಳನಾಡಿದನು. (ವಿಸಫ್ರೆ- ೨೮-೪೪); 
ಕಡುಮನದ ಕಪಿಬಲದ ಧಾಳಿಗೆ ನಡುಗಿ ಕಂಡುದು ಪೂರ್ವದಿಕ್ಕಿನ 
ವೊಡವಿಪಥು ಸಾವಂತ ಮನ್ನೆಯ ಮಂಡಲೇಶ್ವರರು (ತೊರರಾ. ೪-೯-೨೨) ; 
ಪೂಡವಿಪ ಕೇಳು ನಿಮ್ಮೊಡನೆ ಮಚ್ಚರಿಸುವ ಕಡುಗಲಿಗಳನೆಲ್ಲವರನು 
ಪಿಡಿಯಾಳಾಗಿ ಹಿಡಿದು ನಿಮ್ಮುಡಿ(ಗೊಪ್ಪಿಪ] ಸಡಗರವೆನಗಿರುತಿರಲಿ 
(ಶ್ರಿಕುಸಾಂ. 09-088). ಪುಡವಿಪ : ಕಡಲು ಕದಡಿತು ಭೂರಿಭೇರಿ 
ವಾದ್ಯಂಗಳಿಂ ಪ[20ಉಂ. ಪೊ]ಡವಿಪರ ಮಣಿಮಕುಟಮಣಿಯೊಳಗೆ ತರಣಿ 
ಶಶಿಯಡಗಿದುವು (ತುರಂಗ. ೪೩-೨3). [ಪೊಡವಿ (ಎಪೃಥುವಿ) ೪ - ಪೃ] 

ಪೊಡವಎಪತಿ, ಪಿಟ್ಲುವಿಪತಿ (ನಾ). - ಪೊಡವಿಪ : ಪೊಡವಿಪತಿ 
ಗೊರವನೆನೆ ಪೇಟ್ತಡೆಯದುವದೆಕರಿಸಿ ಕಬ್ಬಿಗರ್ದೂಣಕನೆಯುಂ (ಕರಾ: 
೦-೪೪) : ಪೊಡವಿಪತಿ ಕೂರ್ತು - ಆನಿರ್ದೆಡೆಗೇಟ್ತಂದಂ (ರಕಕು. 

ಪೊಡವಿಪಶಿ ಕೇಳ್ಬಳಿಕ ಕಣ್ಕೆಂಡದಂತಾಗೆ ಕುಡಿಹುಬ್ಬು 
ಧೂಮಲತೆಯೆಂಬೊಲಿರೆ (ಕಳಾ, 0೩-೩೬). ಪಿಟ್ಟು ವಪತಿ : ಶ್ರೀಮತ್‌ 
ಪಿಬ್ದುವಎಪಶಿಯ ಮಗೆ ನನ್ನಿಯ ಗಂಗನಣ್ಣಿಯೆಂಬ ಗಣ್ಣ ಬೀರನೊಬಮ್ಪಂ 
ತಾಗಿ ಶಾನ್ತರನೆಲ್‌ಯರಟ್ಟಿದೊಡೆ (ಎಕ. ೫. ಗೋರೀಜಿ. ೪-೯: ಸು. 920). 

[ಪೊಡವಿ (ಎ ಪೃಥುವಿ) +-ಪತ್ಮಿ] 

ಪೊಡವಿಯಾಣ್ಮ (ನಾ). ಪೊಡಎಪ : ಬಿಜ್ಜಣಿಗೆಗಳ ಪಿಡಿದೂಳಿಗಗೈವ 

ಬಿಂಕಗಾತಿಯ-ರಾ ಪೊಡವಿಯಾಣ್ಮನ ಪೊದ್ದಿ ಹರೆನಿ (ಹರಿರಿ. ೦-೦೬). 
[ಪೊಡಎ (« ಪೃಥುವಿ) 4+ ಆಣ್ಮ (-ಆಆಳ್ಮ)) 

ಪೊಡವಿಯೆಅಯ (ನಾ). ಪೊಡವಿಪ : ಓವರೆ ಪೊಡವಿಯೆಜ್‌ಯ 
ನಣುಗಿನ ಸುಕುವತಾರಂ ಸಡಗರದಿಂ ಸಲೆ ಸಂಪದದೊಳ್‌ ದಿನಮಂ 
ನೂಂಕುಶ್ತಿಹನು (ತಿಯಳಾ- ೨-೬೬). (ಪೊಡವಿ («ಎ ಪೈಥುವಿ) ೬ ಎಆ್‌ ಯ] 

ಪೊಡವಿವನೆ (ನಾ). ಭೂಮಿಯಲ್ಲಿನ ಮನೆ ; ಹುತ್ತ. 

ಪೊಡವಿವನೆಯರ್‌ « ಹುತ್ತದಲ್ಲಿ ವಾಸಿಸುವವರು ; ಹಾವುಗಳು; 

ನಾಗಗಳು : ಪೊಡವಿವನೆಯರ ದಂಡು ಖಗಪತಿಯ ಮುತ್ತಿದೊಲು 
(ನನಮೋ- ೦೨-೪೯)- [ಪೊಡವಿ (ಎಪೃಥಧುವಿ) 4 ಮನೆ] 

ಪೊಡವಿವೆಣ್‌ (ನಾ). ಭೂಮಿಯ ಮೇಲಿನ ಹೆಣ್ಣ ; ಮಾನವಸ್ತ್ರೀ : 
ಪೊಡವಿವೆಂಗಳ ಬಿಟ್ಟು ಸಗ್ಗವೆಂಗಳಿಗೊಲ್ಬ ಜಡಬ್ರಹ್ಮಚಾರಿಯೆ ಅವನು 
(ಕರಕ. 6-00೭), [ಪೊಡಎ (ಆ ಪೃಥುವಿ) 4 ವೆಣ"] 

ಪೊಡವಿಸು ಪೊಡೆಯಿಸಂ' ನೋ. 

ಪೊಡವಿಸುತೆ (ನು). ಎಪೊಡವಿಜೆ : ಉಡುಗೊಜಕಿಯನುಚಿತದಲಿ ರಾಘವ 
ಕೊಡಿಸುತಿರ್ದನುವೊಬ್ಬರುಳಿಯದೆ ಪೊಡವಿಸಂತೆಯೊಲಿದಂತೆ. ತಾನೊಲಿದಂತೆ 
ಮನ್ನಿಸಿದ (ರಾ. 99೩9). [ಪೊತವಿ (ಆ ಪೃಥುವಿ) -- ಸುತೆ] 


ನ 
ಐ 


03-೪8) ; 


೫೯೦೬ 


ಪೊಡೆ, 


ಪೊಡವೀಶ (ನಾ). ೫ ಪೊಡವಿಪ : ಪೊಡವೀಶರ್ಭುವನೈಕಮಲ್ಲನುತ 
ಪಾದಾಂಭೋಜರತ್ಕೂರ್ಜಿತರ್‌ ದೃಢಚಿತ್ತರ್‌ (ರರ್ಮಾಮ್ಕು, ೦-೨೪): 
ಪೊಡವೀಶ ಬೊಟ್ಟುದೋಣಅಸಿಪ. ಪೊಡರ್ಪದೇಕಜ್ಜಮಂತುಮಿದಿರಪ್ಪಡ 
ಮೆನ್ನೆಡಗೆಯ್ಕ ಕಿಜುಕುಣಿಕ್ಕೆಯ ಮಡಿಯೊತ್ತಿರೆ ನೋಟಕಿಮೆಂದು ನೀಡಿದ 
ಬೆರಲಂ (ಹಂ. ೦೩-೨೦); ಬಡವನೊಳ್ಳೆಯ ಮಾತ ನುಡಿದರಲ್ಲೆಂಬುವರು 
ಪೊಡವೀಶ ಪೊಳ್ಳುಗೆಡೆದರೂ ಕೈವಾರಿ ಕಡುನಗುತಲಿಹರು (ಸರ್ವಜ್ಞ. ೦೨೬೬). 

[ಪೊಡವಿ (-ಆ ಪೃಥುವಿ) 4 ಈರ) 

ಪೊಡವು (ನಾ). ಗುರುತು; ಚಿಹ್ನೆ; ಸುಳಿವು : ಶಿರಿಯೊಳಿಹ ಕಲ್ಮುಣ 
ಪುರವನಾಳುವ ಬಸವ ಧೊರೆಯ ಮಂದಿರ ಪೊಳ್ಳು ಚರಮೂರ್ತಿಯಂತೆ 
ಪೊಡವು ಶಿಕ್ಕದ ತೆರದೊಳಡರಿಯವರೊಳು ನೀನು ಮೃಡನೆ ರೂಪಿಗಳೊಳಗೆ 
ಕಡುವಿನೋದದೊಳು (ಯಶೋಕೆ. 6೬). [?./ತೆಲು, ಪೊಸ] 

ಪೊಡಸೆಂಡು “ಪೊಡೆಸೆಂಡು' ನೋ. 

ಪೊಡಿಪ್ಪಾಡಿ (ನಾ). ಒಬ್ಬಾತನ ಹೆಸರು: ಶ್ರೀಪೊಡಿಪ್ಪಾಡಿಯರ್ಗ್ಗ 
ಯ್ದೂಂಬು ಕಟನಿ ಕೊಟ್ಟಿರ್‌ (ನ್ಠಾಆಂ- ೦೯೨೬, ೦೦೦-೦೦ ; 

[?] 

ಪೊಡಿಮಡೆ ? (?) : ಹಾರಮ್‌ ಸೋರಡೆಯ ಕದಂಬರ ತೈಲಹನ್‌ 
ಇಜ್‌ದು ಪೊಡಿಮಡೆ ಕಾರ್ಭ್ಯಲ್‌ ಆ ತುಟು ಪರಿಯೆ ಬೊಪದಳಾಜಿ ಕಾದಿ 
ಸುರಲೋಕಪ್ರಾಪ್ತನ್‌ ಆದಡೆ (ಮೈ ಆಂ. ೦೯೨೩, ೬೨-೦೨; 1. 1?) 

ಪೊಡೆ,, ಹೊಡೆ, (ಕ್ರಿ). ೧. ಏಟುಕೊಡು ; ಪೆಟ್ಟುಹಾಕು : “ಪೊಡೆ- 
ಪ್ರಹರಣೇ, ಕುಕ್ಷಾಚ (ಹೊಟ್ಟೆ)” (ಕಮರಾ); ಪೊಡೆವ ಬೀರರ ಜಂಕೆಗೆ 
ಗೊಂಟಿನಾನೆಗಳ" ಕೋಡುವಿನಂ ಕಡಂಗಿ ಪರಿತಂದುವು ತೋರ್ಕೆಯ 
ತೇರ್ಗಳೋಳಿಯಿಂ (ಕಲ್ಮಕಾ. ೨೦೩) : ವೇತ್ರದಿಂ ಪೊಡೆದೆಲೆಲೆ ಮಗನೆ 
ಯೇಳೇಳಿನಲ್ಕೆ (ಶರ್ಮಕಾ- ೨-೩3) ; ಪೊಡೆದರೇ ಕಾಮಧೇನುವ ಕಲ್ಪ 
ವೃಕ್ಷಮಂ ಕಡಿದರೇ ಸೌಂದರ್ಯೇರಸದ ಕೆಅಕಿಯಂ ಮಾಣದೆೊಡೆದರೇ 
(ಕಂತ್ರಿ. ೩8-39). ೨. ಹರೆ, ನಗಾರಿ, ತವಂಟೆ ಮೊದಲಾದ ಚರ್ಮ 
ವಾದ್ಯಗಳನ್ನು ಬಾರಿಸ್ಕು- -ಬಾಜಿಸು : ಪೊಡೆ. ಪಟ್‌ಯನೆಂದು 
ಪಜ್‌ ಯಂ ಪೊಯ್ಲಿ (ಪಡ್ಮಾರಾ. ೦೯೦-೧೬) ; ಪೊಡೆವ ಪಟಹ ಡಕ್ಕೆಗಳ 


9ನೆಯ ಕತ): 


ಬೊಬ್ಬಿಆ್‌ವ . . . ಖೇಚರಿಯರ ತುಮುಳರವದೊರ ತೊಡರ್ದು 
(ಅರ್ಥನೇ. ೩-೦೬ ವ); ವೊಡೆವ ಡಕ್ಕೆಯ ಪಿಡಿದ ಬಿರುದಿನ 
ಕಳೆಯ ಬಲ್ಲುಲಿಯ ಸಡಗರಮೆಲ್ಲ್ಲಾ ದೆಸೆಗಳು ಕಿವುಂಡುವಡಿಸಿ 


(ಕಲ್ಮಳಾ. ೨೩೦) ; ಪೊಡೆ ಭೇರಿಯನಡರಾನೆಯ ನಡೆಯಿಡು ಕದನಕ್ಕೆ ಬಲವ 
ನೊಡ್ಡೆಂಬ ರವಂ ಸಡಗರದಿಂದೆಡೆವಿಡಿದುಗ್ಗಡಮಾದುದು (ಶಎಾರ- 
೩-೩0). ೩. (ಸಿಡಿಲು ಮೊದಲಾದುವುಗಳು ಪೆಟ್ಟಾಗುವಂತೆ) 
ತಾಗು; ಬಡಿ; ಅಪ್ಪಳಿಸು : ನೆಗಟ್ತಿಯ ಗಾಂಡಿವಮಂ ತಗುಳ್ತು 
ಜೇವೊಡೆಯೆ ಸಿಡಿಲ್‌ ಸಿಡಿಲ್ಲು ಪೊಡೆವಂತೆವೊಲಾಯ್ತು 
6-000) ; ಪೊಡೆದತ್ತುರ್ವರೆಯಂ ಯುಗಾಂತರದ 
(ಕಾರಂಶೂ- ೩63); ದುರಿತಂ ಮತ್ತದ್ವಿಪು ಮೂರ್ಯತೆ ಪೊಡೆವ 
ಸಿಡಿಲ್‌ ದುರ್ಜನಂ ದುರ್ಮ್ವುದಂ ತೆಸ್ಕರರೆಂಬೀ ಕಂಟಕಸ್ತೋಮದ 
ನಡುವೊಡಲಿರ್ಪಂದಮೇಂ ಸೋಜಿಗಂ (ಕಕ್ಳಾಕ. ೨೪). ೪. (ಗ್ರಹ ಮೊದ 
ಲಾದುವುಗಳು) ಮೈಮೇಲೆ ಬರು ; ಆವರಿಸು ; ಮೆಟ್ಟಿಕೊಳ್ಳೂ : 
ಪೊಡೆದುದು ಗರವತಿಕೋಪದೆ ಪಿಡಿದುದು ಪುಲಿ ಗಾಳಿ ಸೋಂಕಿದತ್ತು 
(ಕಾರಂಫೂ- ೩೫೬೩೩); ಕವಿಗಳ್‌ ಕಾವ್ಕಂಗಳಂ ಮಾಡುವಾಗ್ರಹಮಂ ಮಾಡಿ 
ದೊಡಾ ಗ್ರಹಂ ಪೊಡೆದವೊಲ್‌ ಬೆಂಡಾಗಿ ಬೇಳಾಗರೇ (ಅನಂಫಿ. ೦-೩೪), 
೫. (ಗಾಡಿ, ಪ್ರಾಣಿ, ಗಾಣ ಮೊದಲಾದುವುಗಳನ್ನು) ಮುಂದಕ್ಕೆ 
ಸಾಗಿಸು ; ಚಲಿಸುವಂತೆ ಮಾಡು; ಅಟ್ಟು; ನಡೆಸು: ಗಾಣಮಂ 
ಪೊಡೆ (66. ೩-೩೨). ಓ. ಮೂಡು; ಹುಟ್ಟು: ಕಾಣಿಸಿಕೊಳ್ಳು : 


(ಪೆಂಕಶಾ. 
ಸಿಡಿಲ 


ಪೊಡೆ 


ಗಡಿಗೆ ಮಡಿಕೆಯ ಕೊಂಡು ಅಡಿಗೆಯೆ ವೇಳೆಯೊಳು ಬಿಡದೆ ಮಳೆಮೋಡ 
ಪೊಡೆಯೆಲೈ ಈರ್ವರಿಗೆ ತಡಬಡಲಾಯ್ತು (4ರ. ೪. ೭. ಸೋಲಿಸಂ; 
ಎಂಗಿಲಾಗು; ಮಾರು : “ಅಲಗಣಸಾದುದು ಮಿಕ್ಕುದು ಗೆಲೆವಂದುದು 
ಮಳ್ಳಿಸಿದುದುಮೋರಂಡಲಮಂಡಲೆದುದು ಪಳಂಜೆದುದು ತಾನಟ್‌ಸಿದುದಂ 
ಪೊಡೆದುದೈದೆ. ವಿಖಾಜ್‌ದುದೆಂದುಂ” (4040. ೦೩೭). ಲೆ. ಇಲ್ಲದಂತೆ 
ವರಾಡು; ನಿವಾರಿಸು; ಕಳೆ: “ ಕೊರ್ಬು . ತೆನೆ ತಾಡನ ಬಸಿಟು 
ನಿಮಾರಿಪುದೆಂಬಿವಜಕೊಳು ಪೊಡೆ ” (10ರುಂ. ೪0). ೯. (ಆಲಂ) ತಿನ್ನು; 
ಭೆಕ್ಷಿಸು; ಕಡೆಗಣ್ಣೊಳೆ ರಕ್ಕಸನಂ ನಡೆ ನೋಡಿ ಕೊಲಲ್ಕೆ ಸತ್ತ್ವಮವಪ್ಪೆಂತಿರೆ 
ಮುಂ ಪೊಡೆವೆಂ ಕೂಲಟಂ ಬಟ್‌ಯಂ ಪೊಡೆವೆಂ ರಕ್ಕಸನನೆಂದು ಸಾಹಸ 
ಭೀಮಂ ... ಸಮೆಯೆ ತುತ್ತುವುದಂ ಕಂಡು (ರಂಶಭಾ. ೩-೨೪). 
೧೦. [ಗಣಿತ] ಗುಣಾಕಾರ ಮಾಡು ; ಗುಣಿಸು ; ಪೊಡೆ ಪೊಡವಿಸು 
ಗುಣಿಯಿಸೆಂಬುದು ನಿರತಂ (ಕೃರಪಾ- ೦೦-೦). ಹೊಡೆ: 

೧. ತಿರ್ರನೆ ಶಿಗುಹಿ ನೆಲದೊಳು ಹೊಡೆವ ಸವತಯಕೆ ಕಂಡು ಪಾರ್ವತಿ 
ಬಿಡುಬಿಡೆಲೆ ಪವಮಾನನಂದನ ಈತ ಶಿವನು ಕಣಾ (40ರ. ೦೭.೩೬) ; ತಡೆ 
ದರೆ ತಡೆದೊದ್ದರೊದ್ದೆ ಅಕೆಯೊಳಿಟ್ಟು ಹೊಡೆದರೆ ಹೊಡೆದು ಡೊಕ್ಕರಿಸಿ 
ಕೆಡೆದರೆ ಕೆಡೆದುಗುರ್ಗಳೊಳೊತ್ತಿ ಭೀಕರವಡೆದು ಹೊಯ್ದಾಡಿದುವೆರಡು 
(ನೋಹಕ. ೩೪-36) ; ತಟ್‌ಯಿಟ್‌ ಹೊಡೆ ಕಾಹಿನವರನೆಂಬಬ್ಬರ ಮೆಣಕ 
ದುದು ಚೌದೆಸೆಯೊಳಗೆ (ಕಂಠಂ, ೦೪-೬) : ನಮ್ಮ ದೇಶದಲ್ಲಿ ಎಷ್ಟೋ 
ಜನ ಯಜಮಾನರು ತಮ್ಮ ಕೈಕೆಳಗಿನವರನ್ನು ಹೊಡೆಯುತ್ತಾರೆ 
(ಈುಂಂಯ.೪-೬೪). ವಿ. ಸಿಡಿಲ ಕುಡುಹುಗಳಿಂದ ಕಮುಲಜ ಹೊಡೆಯಲ 
ಬುಜಭವಾಂಡ ಭೇರಿಯ ಕಡುದನಿಗಳೆನಲೊದಟ್‌ದವು ನಿಸ್ಸಾಳಕೋಟಿಗಳು 
(ಳುರ್ಮಾರ್ರೋ, ೦-೪೭); ಹೊಡೆದುದಮರರೆ ಭೇರಿ (ತೊರರಾ ೧-೦೦-೦೪); 
ಆನೆಯ ಮೇಲೆ ಹೊಡೆವ ಡಮಾಮಿಗಳಬ್ಬರ ಗಗನವ ತುಡುಕಿತು 
(ಕನಡ: ೦೦-೨೩. ೩. ಸಿಡಿಲು ಹೊಡೆವಡೆ ಹಿಡಿದ ಕೊಡೆ ಕಾವುದೇ 
(ಕಳಳಾ. ೨೨೩೦); ಉರಿ ಹೊಡೆದೆ ಕೆಂದಾವರೆಯುವೋಲ್‌ ಕರುಕು 
ವಡೆದುದು ಮುಖ (ಕುವ್ಮಾ. 0೬-08); ಢಗೆ ಹೊಡೆದಳ್ಳೆ ಹೊಯ್ಕುತ 
ಬಿಸಿಲಿಂಗೆ ನಾಲಗೆ ನೀರು ತಟಗುಟ್ಟಿ ಸುರಿಯೆ. . .. ಸಾಯಿಗಳಡಸಿದು 
ವೆಡಬಲದೆ(ನೋಹತ. ೦೯-೦೪). ೪. ಕಳವಳಿಸುವ ಕಪಿಯ ಭೂತ ಹೊಡೆದು 
ಚೇಳೂಟ್‌ ಘಾಳಿಯೊಳು ನಿಂದು ಧೂಳಿಯ ಹೊಯ್ಯುತ್ತಿದೆ (6ರವ- 08- 
೩೨). ೫. ಹಾದರಿಯ ನೆಳಲ್ಲೆ ಹರಿಣಂಗಳಂ ಹೊಡೆಯೆಂಬ ಕೆಲಸದ 
ನೆವದಿಂ ರತಿಮಂಗಳೆ ಬಂದ ಕೆಳದಿಯರೆಲ್ಲರಂ ಮೆಲ್ಲಮೆಲ್ಲನೆ ಕಳುಪಿ (ನಂಂರ. 
೦೨೩೯); ಹೊಡೆದನೊಬ್ಬನು ಸೂರ್ಯರಥವನು !ಸಂಥಶ. 3-90). ೯. 
ಎಡೆಯಲೇ ಭಕ್ಷ್ಮಾದಿಗಳ ಬಲ್‌ ಹೆಡಗೆಯುಳಿದವು ಊಳೊಳರ್ಧವ 
ಹೊಡೆದು ಸುಜ್‌ದನು ಹಾಲುತುಪ್ಪದ ಹರವಿಯೋಜೆಯಲಿ (ಕನಾ. 
೨೦-೩೦); ತಂಡುಗುಣಿಯು ಗಂಡನ ಬಡತನವ ಬಲ್ಲಳೆ ಕಡನ ತಂದಿಕ್ಕಿ 
ಕುಡಿಸಿ ತುಪ್ಪವ ಬೆರಸಿ ಹೊಡೆದು ಕುಳ್ಳಿಹಳು (ಸರ್ವಜ್ಞ. 06೩೬). ೧೧. 
ಕಡಿ; ಕತ್ತರಿಸು: ತಲೆಯಂ ಹೊಡೆದ ಕೊಡಲಿಯಿಂ (2೩೪ರ. ರೇ. ೧೦೮- 
9೭); ಕಡುಹಿನಲಿ ಸೈಂಧವನ ತಲೆಯನು ಹೊಡೆದು ನಿನ್ನಯ ಕಾಲ 
ಬಳಿಯಲಿ ಕೆಡಹುವನು (ಕುವ್ಮಾರ್ರೋ. ೪-೩೪); ಅಖಿಳದ್ವೀಪಪತಿಗಳ 
ತಲೆಗಳನು ಹೊಡೆದಲ್ಲಿ ತನ್ನಗ್ಗಳೆಯ ಭೃತ್ಯರನಿರಿಸಿ ಬಂದನು(ತೊರಯ. ೦-6- 
೩೬). ೧೨. (ಬಾಣ ಮೊದಲಾದುವನ್ನು) ಬಿಡಂ; ಪ್ರಯೋಗಿಸು; 
ಎಸೆ: ಕೂರ್ಗಣೆಯ ಗಾಯವ. ತಿನ್ನು ಹೋಗೆಂದು ಹೊಡೆದನಂಬುಗಳ 
(ಮೋಹಕ. ೩6-೭): ೧೩. (ವೇಗದಿಂದ ಗಾಳಿ, ಮಳೆ ವಂಂತಾದುವು) 
ಸಂ: ಚಲಿಸು: ಹೊಡೆವ ಬಿಜುಗಾಳಿಯುಲಿ ಮುುಗಿಲೊಡ್ಮೊ ಡೆದವೊಲು 
(ಕುವ್ಮಾರ್ರೋ. ೦-೬೪). ೧೪. ತಟನ್ಬ;: ಆಸ್ಫಾಲನ ಮಾಡಂ: ಮದ 
ಮುಖನೆಡಬಲನ ನೋಡಿದರೆ ರಕ್ಕಸಕೋಟಿ ಜೀಯೆನುತ ಸಿಡಿಲ ಸೆಜಕ 


೫೯೦೭ 


10 


ಪೊಡ್ಕೆ, 


ಹೊಡ್ಕೆ 


ಬಿಟ್ಟಂತೆ ಭುಜವನು ಹೊಡೆದು ಮುಂಚಿತ (ಕುನ್ಮಾರ್ರೋ. 08-9೬) ೧೫. 
ಲಪಟಾಯಿಂಸಂ; ಕದಿ: ಅಪಹರಿಸು ; ಅಂಗಡಿಯಿಂದ ಉತ್ಪನ್ನವಾಗುವ 
ಹಣದ ಬಹುಭಾಗವನ್ನು ಆದೆಂಸಾಹೇಬ ಹೊಡೆಯುತ್ತಿದ್ದ (ಶಿಸುತ. ೨೪). 
ಐ `ಹೊಡೆ' ಪದಪು ಇತರ ಅನೇಕ ನಾಮಪದಗಳೊಂದಿಗೆ ಸೇರಿ ಬೇರೆ 
ಬೇರೆ ಅರ್ಥಗಳಲ್ಲಿ ಸವತಾಸವಾಗುತ್ತದೆ. ಉದಾ; ಊಟ ಹೊಡೆ. 
ದುಡ್ಡು ಹೊಡೆ, ಬಣ್ಣಹೊಡೆ, ಹರಟೆಹೊಡೆ ಇತ್ಯಾದಿ. 

ಪೊಡೆಪೊಡೆ, ಹೊಡೆಹೊಡೆ (ದ್ವಿರುಕ್ತಿ) : ಬಡಿಬಡಿ ತಿವಿತಿವಿ ಪೊಡೆ 
ಪೊಡೆ. . . ಎಂದು ನಾನಾಪ್ರಕಾರದಿಂ ನಾರಕರ್ದಂಡಿಸುವರ* (ರರ್ನಾರ್ಮ. 
೬-0೪೩) ; ಮುಟ್ಟಿ ಹೊಡೆಹೊಡೆ ನೀಳ್ದ ಪುಷ್ಪಮಾಲೆಗಳಿಂದೆ (ನಂಬಿರೆ. ೦೩- 
೪). ಹೊಡೆವಾಟ- ಕಾದಾಟ, ಜಗಳ: ಸ್ವದೇಶಗಳಲ್ಲಿ ವ್ಯಾಜ್ಯ, 
ಹೊಡೆದಾಟ ಆಗುತ್ತಿದ್ದ ರೂ, ಸಂಘದವರು ಅಪ್ಪಣೆ ಮಾಡಿರುವಂತೆ. . . 
ಕೆಲವು ಮಾತುಗಳನ್ನು ಹೇಳುತ್ತೇನೆ (ಕಾಯಳ- ೬). ಹೊಡೆದಾಡು ಎ 
೧. ಕಾದಾಡು; ಹೋರಾಡು : ತರ್ಕಶಾಸ್ತ್ರದೊಳೊಡ್ಡಿ ತಗರು ತಗರಿನಂಕೆ 
ಮಾರ್ಕೊಂಡು ಹೊಡೆದುಡಬಹುದು (ಕರಕ. ೨-೪೦) ; ಜೊಂಡುಹುಲ್ಲು 
ಬೆಳೆದಿತ್ತು. ಅದನ್ನು ಕಿತ್ತುಕೊಂಡು ಹೊಡೆದಾಡಿದರು (ಶೀತಿಕಂ. 11, ೬) 
೨. ಶ್ರಮಪಡು : ಅದೆಲ್ಲ ಎನ್ನದೆಂದು ಹೊಡೆದಾಡಿ ಬೇಸತ್ತೆನಲ್ಲಾ | 
(ಅಂತರಾ. ೩). ಹೊಡೆದು ಕಾಣು - ಎದ್ದು ತೋರು; ಸ್ಪಷ್ಟವಾಗಿ 
5ಾಣಂ ;: ಈ ವಿಚಾರದಲ್ಲೂ ಕೇರಳದ ವೇಷಗಳಿಗೂ ನಮ್ಮ ವೇಷಗಳಿಗೂ 
ಬೇಕಷ್ಟು - ಅಂತರ ಹೊಡೆದು ಕಾಣುತ್ತದೆ (ಯಕ್ಷಣ. ೧೩6). ಹೊಡೆದು 
ಕೊಳ್ಳು ಎ ಕದಿ; ಲಪಟಾಯಿಸು : ನನ್ನ ಪರಿಶ್ರಮದಿಂದ ಗಳಿಸಿದ್ದ 
ಹಿಂಡನ್ನು ನನ್ನ ಅಲಕ್ಷ್ಯದಿಂದ. ಮೋಸಮಾಡಿ ನೀನು ಹೊಡೆದುಕೊಂಡಿದ್ದಿ 
(ಎಂಗಾಜಿ. 2೨). 

[ದೇ. ॥ ತಮಿ. ಪುಟೈ ; ತುಳು, ಪೊಡೆ, ಪುಡೆ ; ಕೊಡ. ಪೊಡ ; 
ತೆಲು. ಪೊಡುಚು) 


ಪೊಡೆ, ಹೊಡೆ (ನಾ)- ಏಟು; ಪೆಟ್ಟು; ಹೊಡೆತ: “ಪೊಡೆವಡ್ಕು' 


ಪರಾ. ಹೊಡೆ : ಪತಿ ಬಿಟ್‌ಸಿನಲ ಹೊಯ್ತು ಹೊಡೆಗಳು ಸತಿಯ 
ಮೇಲಣಂವನಾತ್ರದನಿತುಂ ತಾಗವು (2ಸಫ್ರು. ೩೨-೪); ಬಿಸಿಲ ಹೊಡೆಯಿಂದ 
ಕಂಡದೆ. ದೋಸೆವದದಿ ಸೊಗಯಿಸುವ ಸಕ್ಕರೆಗಳೆಳನೀರ ಕುಯಿದಿಳುಪಿ 
(ಹೂಕತಾ- ೨-೩೦); ಚಬುಕಿನ ಹೊಡೆಗಳಅಕಿಯದ ರಾವುತರುಗಳ ಮಡದ 
ಸನ್ನೆಗೆ ಸುಳಿವ ದಿವ್ಯಾಶ್ವಂಗಳೊಪ್ಪದುವು (ಕಿಮ್ಮಅ. ೬-93). (ಪೊಡೆ 

ಹೊಡ್ಕೆ (ನಾ). ೧. ಹೊಟ್ಟೆ ; ಉದರ ; ಒಡಲು : 
“ಪೊಡೆ. _ಪ್ರಹರಣೇ, ಕುಕ್ಷೌಚ (ಹೊಟ್ಟೆ)” (ಕಠುರಾ) ; ಸಶ್ತಿರ್ದನಡ್ವಾಹನಂ 
ಕಂಡದಜ ಪೊಡೆಯಂ ಡಾಣೆಯಿಂ ಪೊಯ್ಯಲ್ಕೆ (ಶಂಕಕಂ. ೦೯.೦೩) ; 
ಪೊಡೆಯೊಳ್‌ ತುಂಬಿರೆ ಪಂಕ ಮೇಲೆ ತೊಳೆಯಲ ತಾಂ ಶುದ್ಧ ನೇನಪ್ಪನೆ 
(ಸೋರೇಶ- ೪೭) : ಉದರದೇಶಮಂ ಪೊಡೆಯೆಂಬರ್‌ (ಕೈಬರಾ- ೨-೪). 
೨. ಬಸಿರು; ಗರ್ಭ: ನಾಭಿ ಗುಣ್ತ್ರಾಯ್ತೂ ಪೊಡೆ ಪೊಣ್ಮಿದುದು 
(ಶರ್ಮರಾ- ೪-೨೪) ; ವೊಡೆಯೊಳಗಿಹ ಬಾಲಕ ಮೂಹಜುಲೋಕಕ್ಕೆ ಸೆಡೆಯ 
ನೆಂಬುದ ಜಗೆಜನಕೆ ಬಿಡದೆ ಪೇಳುವವೊಲು ಮಡದಿಯ ತನುಕಾಂತಿ ಮಡು 
ಎಡುತಿಹುದು (60೪5. ೯-೧೦); ಬಳೆದುದು ಪೊಡೆಯುಂ ಜಘನಾಚಳೆಮಂಂ 
ಕರ್ಪಿಡಿದುದಳಕಮಂಂ ಚೂಚಕವಮಂಂ (ಉಕ: ೪-೬). ೩. ತೆನೆಯ 
ಮೊದಲಿನ ಸ್ಥಿತಿ: ಗಬ್ಬ: “ಕೊರ್ಬು ತೆನೆ ತಾಡನ ಬಸಿಟಂ ನಿಮರಿವು 
ದೆಂಬಿವಜಕೊಳು. ಪೊಡೆಯದು” (ಕಒ್ಮಮಂ. ೪೦) ; ಸಸಿಯಂತೆ ಪೊಡೆಯಂತೆ 
ಪಾಲ್ದೆನೆಯಂತೆ (ಧರ್ಮಾರ್ಮ. ೦೨-3೪) ; ಪೊಡೆಯೆಂಬುದು ಬೆಳೆಗೆಯ್ಕೊಳ್‌ 
(ಕಲ್ಮಕಾ: ೨೩). ೪. ಬಿಲ್ಲಿನ ಹಗ್ಗವು ಕೈಗೆ ತಗುಲದಂತೆ ತೊಡಂವ 
ರಕ್ಷಾಕವಚ ; ಗೋಧೆ : ಹೊದಜ ರುುಲ್ಲಿಗಳಡಾಯುಧ ಕೆಯ್ಯ ಪೊಡೆ 
ಸರಳ ಹೊಡೆಗಳಂ ತತ್ತಸ್ಥಳಂಗಳೆೊಳ್‌' ಕಟ್ಟಿ (ಕು. ೪೮-೪). 


ಪೊಡೆಗಟ್ಟು 


"ಕೆಯ್ಬೊಡೆ ', " ಪೊಟ್ಟೈ* ಪರಾ. ಹೊಡೆ : ೧. ಎಷ್ಟು ವಿಧಿಪುಶದಿಂ 
ಬಿಗಿಯೆ ರುದ್ರನ ಹೊಡೆ ನಿಚ್ಚ ಹೊಯ್ತುತಿದೆಯವ್ನ್ಮಿ (ಕರಗ: ೦೩-೭೯೪ ಠ); 
ಈ ಜಗವನೆಲ್ಲವನೊಂದುಹೊಡೆಯಲಿ ಹೊತ್ತ ಬಲರಾಮಂಗೆ ಕಡುಮುಳಿದು 
(ಸಿಕಾಗ. 00-08-40); ನವನೀತಮಂ ಸವಿದು ಹೊಡೆ ಸಿಡಿದು ಹೋಯ್ತು! 
(ಕಂಠ್ರಸ. ೪೪-30). ೩. ಹೊಡೆಯ ಹುಲ್ಲು ಕರವಾಳ ಹಿಡಿಯ ಕೊಯ್ಕಿತ್ತು 
(ಕಗೆರೂ. ೪: ೪೬-೩೬); ಮೊಳೆವ ಬೀಜವನು ಕ್ರಿಮಿಕೀಟಕಂಗಳು ಸಸಿಯನೆಳ 
ಹುಲ್ಲೆಗಳು ಹೊಡೆಯನೆರಳೆಗಳು ಸವಿದು . . . ನಾಡೆಲ್ಲವುಂ ಗೋಳಿಡಿಸು 
ತಿರ್ದುವು (ಕಾ: 4-೬೩) :  ಮಂಗುಳುಹೊಡೆಗಳರೆಹೆ೧ಡೆ ನೆಲಕ 
ಮೇಲಕ್ಕೆ ನಿಗುರುವ ಹೊಡೆ ಪಸುರ್ಪೊಡೆಯ ಒಗುಮಿಗೆಯಲಿ ಹಾಲು 
ದುಂಬುದೆನೆಯ ಶಾಲಿ ಸೊಗಸನಿತ್ತುವು (ಕಂಠ. 8.೬೨). ೪. “ಹೊಡೆ(ಡ)- 
ಪುಟ, ಮುಚ್ಚಳ, ಪೊಡೆ” (ಕರ್ಕಳೋ. ಇಂ). *ಕೈಹೊಡ್ಕೆ' ಪರಾ. 
೫. (ಬಾಳೆ, ಕೇದಗೆ ಮುಂತಾದುವುಗಳ) ಮೋತೆ : ಮುಗುಳು 
ವಾಳೆಯ ಹೊಡೆಯ ನುಚ್ಚಿಗಿ ಕತ್ತರಿಸಿ (ಸೂತತಾ. ೪-೬೦). ೬ ತೆನೆಯ 
ಪೈರುಗಳ ಬೆಳೆ: ಕೋಟಿಚೆನ್ನಯರು . . . ಹಿತ್ತಿಲಿಗೆ ಇಳಿದು, ಅಡ್ಕ 
ವನ್ನು ಅಡರಿ, ಹೊಡೆಯಲ್ಲಿ ಹೋಗಿ, ಹೊಳೆಯನ್ನು ಹಾಯ್ದು . . 
ಬೆಳ್ಳಿಯ 'ಳಲಶದ ಬಳಿಯ ಉಪ್ಪರಿಗೆಯನ್ನು ಏರಿದರು (ಕೋಏಕೆ- ೦3): 
ಪೊಡೆಯಲರಾತ- ಹೊಕ್ಕುಳಲ್ಲಿ ಹೂವನ್ನುಳ್ಳವನು ; ಪದ್ಮನಾಭ; 
ವಿಷ್ಣು : ಪೊಡೆಯಲರಾತಂ ರಾಗದೆ ತೊಡೆಯಂ ಪೊಯ್ದಾರ್ವ ನೆವದೆ 
ನೆಆನೀತಂಗೀಯೆಡೆಯೆಂದು ತೊಃಜ್‌ ಕುಡೆ ಪೊಲಗಿಡದಜ್‌ದಂ ಪರಮ 
ಪುಡಿತಂ ಪವನಸುತಂ (ಗರಾಯು- 6-೩8) ; ಮೊಡೆಯಲರಾತನಕ್ಷಿಗಮಗೋ 
ಚರವಾಗಿರೆ - . . ಕೃಷ್ಣನ ತೇರ ಧೂಳಿಯಪ್ಪೊಡವಿರದಾಯ್ತೆನುತ್ತಬಳಿ 
ಧೂಳಿವಿಡುತ್ತಿರೆ ಬಾಯ್ಬಲುಂಬಿದಳ್‌ (ಜಗಂ- 3-090). ಪೊಡೆವಕ್ಕಳ್‌ ಎ 
ಹೊಟ್ಟೆಯ ವಂಕ್ಕಳು ; ಸ್ವಂತಮಕ್ಯಳಂ ; ಪೊಡೆವಕ್ಕಳಂ ಭಕ್ತಿಯಿಂದೆ 
ಪೆಸ೦ಿಟ್ಟುಯೆಡೆವಿಡದೆ ಗುಡಿಗಟ್ಟಿ ಜಗವೆಲ್ಲ ಬಂದಡಿಗೆಟಗೆ ಪೊಡವಿಯಲ್ಲುರಿವ 
ಕಿಚ್ಚಂ ಪರಿವ ವಾವ ಸ್ವಾಜಧಮಾತ್ರದಿಂದೆ ನಿಲಿಸಿ (ರಾಫಿತ, ೦೯-56). 
ಪೊಡೆಗಟ್ಟು (ನಾ). “ಹೊಟ್ಟೆಯ ಮೇಲಣ ಕಟ್ಟು” (ಕ್ರಕ್ಲೂ) : ಒಳ 
ಗಿಡಿದ ಮೂಣುಂ ಜಗದ ಭಾರದಿಂ ಸರಿಯದಂತೆ ರನ್ನದ ಪೊಡೆ[ಶಾಕಾಂ. 
ಡ]ಗಟ್ಟುಗಟ್ಟಿರ್ಪುದು (ಅಳವು. 0೨೮-೦೩). [ಪೊಡೆ + ಕಟ್ಟು] 
ಪೊಡೆಗಲ್ಲು, ಹೊಡೆಗಲ್ಲ್ಲ (ನಾ). (ತಾಗುವಂತೆ) ಮೇಲೆದ್ದಿರುವ 


ಊ)? 


ಕಲ್ಲು; ಗೂಟಕಲ್ಲು : ಕೆಡೆದ ಕರಿಗಳ ಬೆಟ್ಟವಳಿಯ ಗುಂಡುಗಳೊಳಗೆ 
ಮುಡಿದ ಕುದುರೆಗಳ ಪೊಡೆಗಲ್ಲ ಪೊರಳಿಗಳೊಳಗೆ . . . ರುಧಿರಪ್ರವಾಹಂ 
ಪರಿಯೆ ಸವಜ್‌ದಂ ಪಾರ್ಥಜಂ ಪರಬಲವನು(ಕೃಜಳಾ- ೨೨-೨೬)- 
ಹೊಡೆಗಲ್ಲು : ಹೊಡೆಗಲ್ಲೊಳು ಮಗ್ಗಿ ಎಡವುತ ಕಾಲನು ತೊಡರುವ 
ಬಳ್ಳಿಯ ಪಟ್‌ದು ಅಡಗುವೆಡೆಯ ನೋಡಿ ತಳಿತ ಕಾನನದೊಳು ನಡೆ 
ತಂದನು ಚಿಕ್ಕನೊಲಿದು (ಏ8ಸಾಂ- 0-೩೬)- [ವೊಡ್ಕೆ--ಕಲ್ಲು («ಎ ಕಲ್ಮ್‌)? 

ಪೊಡೆಗಿಚ್ಚು (ನಾ). ಜಠರಾಗ್ನಿ : ಪೊಡೆಗಿಟ್ವಿಂದವೆ ಜೀರ್ಣನಾದನಸುರಂ 
ವಾತಾಪಿ (ಳಾರಂಪೂ. ೦೦೩) - [೨ೂಡ್ಕೆ -- ಕಿಚ್ಚು) 

ಪೊಡೆಗಿರ್ಚು, ಹೊಡೆಗಿಚ್ಚು (ನಾ). ದಳ್ಳುರಿ; ಆವರಿಸಂವ ಬೆಂಕಿ. 
ಭವವೇಕಾನೆ:ಕಸತ್ತಾ ರಿ ಗುಣದ ಪುದಿವಾಳೇದಾನೇಕೆ ಕಾಮೋತ್ಸವ 
ವೇಕಾನೇಕೆ ತಾಪತ್ರಿತಯದ ಪೊಟಿಗಿರ್ಬೀಕದಾನೇಕೆ (ರಕ್ನಾಕ- ೫೩). 
ಹೊಡೆಗಿಚ್ಚು; ಸುಸಾರಕ್ಕೊಳಗಾದವರೆಲ್ಲ ಮಾಯೆಯ ಹೊಡೆಗಿಚ್ಚ 
ಗೆಲಬಲ್ಲರೇ (9ರ80. ೨೬೭-೦೩೬೨); ಒಡಲ ಬಿಡದಾಪತ್ತು ಕೆಡಹಿ ಧರೆಯೊಳು 
ಉಾಡ ಹೊಡೆಗಿಚ್ಚಿನಂತೆನ್ನ ಸುಟ್ಟು ಸುರುಳಿಪುದು (ಕಳವ. 0-೦೭-೨) ; 
ಸನ್ನುತ ಶರಣರ ಮನದಲ್ಲಿ ಕೋಪಾಗ್ನಿಯು ತಾನೆ ಎದ್ದರೆ ನಿಂದಕರೆ 
ಗುರಿ ದೇವನೆ ನಿನ್ನ ಹೊಡೆಗಿಚ್ಚಿಗೆ ನಾ ಗುರಿಯಲ್ಲ (ಸಿದ್ಧ ಪು- ೨3-೮೮): 

(ಪೊಡೆ ಕರ್ಚು (ಎ ಕಿಚ್ಚು) 


8 


& 


೫೯೦೮ 


ಪೊಡೆಮಗುಚು 


ಪೊಡೆಗೆಡೆ, ಹೊಡಗೆಡೆ, ಹೊಡೆಕೆಡೆ, ಹೊಡೆಗೆಡೆ (ಕ್ರ). ೧. ನೆಲಕ್ಕೆ 
ಹೊಟ್ಟೆ ತಗುಲುವಂತೆ ಬೋರಲಾಗಿ ಬೀಳು; ಮಗುಚಿ ಬೀಳಂ : 
ಬಿಡೆ ಕುಣಿವ ಮುಂಡದಿಂ ಬೊಬ್ಬಡುವ ರುಂಡದಿಂ ಬಿಡುಮಿದುಳ 
ಜೊಂಡಿನಿಂ ನಡುತೊಡೆಯ ತುಂಡಿನಿಂ ಪೊಡೆಗೆ[ಗಾ$9. ಯೊ]ಡೆದು 
ಬೀಳ್ದರಿಂ ನೆತ್ತರಿನೊಳಾಳ್ವರಿಂ ರಣಧಂಣಿ ಕಣ್ಣೆ ಸೆಮದು (ಕೆಂತು. ೩6-೩೯) ; 
ಭಾಸುರದ ಗಜವದನ ಪೊಡೆಗೆಡೆದು ಪೊತಳುತಿರೆ (ಕರರೋ. ೭೨೨). ವಿ. 
ನಮಸ್ಕರಿಸು; ಅಡ್ಡಬೀಳು :  ಶಿಷ್ಯಸುಜ್ಞಾನಾಮೃತಸು ಿದಿಹಂಸ 
ಶರಣಾಗೆಂದು ಪೊಡೆಗೆಡೆದನು (€ಕೋಪು. ೦೩-೨೨): ಹೊಡಿಗೆಡೆ : ೨. 
ಭೂತಳಂ ಬೆಅಗಾಗಿ ಜಯ ಎಂದು ಹೊಡಗೆಡೆದು ಪ್ರೀತಿಯಿಂ ವಂದಿಸುತ 
(ಗುರುಣಾ. ೩-೨೪); ಅವರು ಕಳುಹಿದಂತೆ ಮಾಡೆನಲು ಉರಗರಾಜ ಹೊಡ 
ಗೆಡೆದು ವಂದಿಸಿ (ಕೈಕತೂ. ೨೭). ಹೊಡೆಕೆಡೆ : ೧. ಮಡಕೆ ನಿಮಿರ್ದಾಡೆ 
ಜಡೆಗಳ" ತುಡುಕೆ ಶರೌಘಮುಮನಭವನತಿಕೋಪದೊಳಂ ಅಡಕೆ 
ಮರುಳ್ಗಳ್‌ ವೆಣನಂ ಹೊಡೆಕೆಡೆದರ್‌ ದೈತ್ಕರಂದು ತ್ರಿಪುರಸ್ಥಳದೊಳ* 
(ಳಳ. 8೭). ಹೊಡೆಗೆಡೆ: ೧. ಮಹಾರ್ಣವವುರಿದು ಬೇವಲ್ಲಿ 
ಕರಗದ ಜಲಕ್ಕೆ ಹೊಡೆಗೆಡೆವುದೆ (ಸಕನ. 1. ೨೦೫-೦೨೬): ಕುಸುಮಜಾಪಂ 
ಕಾಲ್ಗೆಜಗುವಂತೆ ಪಂಚಭಾಣಂ ಹೊಡೆಗೆಡೆವಂತೆ . . . ಪೊಡೆಮಟ್ಟು ನಿಂದು 
(ಗಿಂಕ. ೩-7೨ ವ) ; ಹೊಡೆಗೆಡೆದ ದಂತಿಗಳು ರಕ್ತದ ಕಡಲೊಳೀಸಾಡಿದವು 

ವಿ. ಗೊರವರ ಪಡೆ ಬೆದಜ್‌ ಹೊಡೆಗೆಡೆದರಾತನ 
ಪಾದಪಂಕಜಕೆ (ಕಂಳರಾ. ೦೩-೬3): ಹೊಡೆಗೆಡೆದ ಮಣಿಮಕುಟಶಿರಗಳಂ 
೨. ನೋಡಿದನು ಕಲಿದ್ರೋಣನು (ಶುಕುಗೆ. ಇ೩-೩೮)- [ಪೊಡೆ + ಕೆಡೆ,] 

ಪೊಡೆಗೊಳ್‌, ಹೊಡೆಗೊಳು (ಕ್ರಿ). ೧. ಒಡಲಲ್ಲಿ: ಇಟ್ಟುಕೊಳ್ಳು; ಒಳ 
ಗೊಳ್ಳು. ೨. ಹೊಟ್ಟೆಯಲ್ಲಿರು ; ಗರ್ಭದಲ್ಲಿರು : ನಿನ್ನಿರವಿಂತು 
ಬೇಆ್‌ ಪಿರಿಯುಕ್ಕೆವಮಂ ಪೊಡೆಗೊಂಡ ದೇಸೆಯಿಂದುನ್ನತವಪಾದುದು 
(562. ೩-೦೦೩) ; ಪೊಜಿಲಾಖಳ* ತೊಡವುಗಳಂ ಪೊಜುವಳ್‌ ಪೊಡೆಗೊಂಡ 
ವಿಶ್ವಗರ್ಭನನೊಲ್ಲಿಂ (19೦.೪). ಹೊಡೆಗೊಳು : ೧. "ಹೊಡೆಗೊಳಿಸು' 
ಪರಾ. [ಪೊಡ್ಮೆ 4 ಕೊಳ್‌) 

ಪೊಡೆಚಂಡು `ಪೊಡೆಸೆಂಡು? ನ. 

ಪೂಡೆಚೆಂಡಾಟ * ಪೊಡೆಸೆಂಡಾಟ' ನೋ. 

ಪೊಡೆಚೆಂಡು " ಪೊಡೆಸೆಂಡು' ನೋ. 

ಪೊತೆಜ (ನಾ). ಹೊಟ್ಟೆಯಲ್ಲಿ ಹುಟ್ಟಿದವನು ; ತನುಜ ; ಮಗ: 
ದೇವಿ ನಿಮ್ಮಯ ಪೊಡೆಜನು ತನ್ನ ವಲ್ಲಭೆಯಂ ವೊಡವಿಯೊಳಅ ಕಾಣದೆ 
ತನ್ನಸುವನು ಬಿಡದೆ ಮಾಣನು ತಾನೆಂದಂ (೪8: ೦೦-೦೩೬೦)- 

[ಪೊಡೆ 4 - ಜೃ./p ಸಂಸ್ಕೃತದ "ಜ' ಪೃತ್ಯಯವು ಕನ್ನಡಪದ 

ದೊಂದಿಗೆ ಸೇರಿದೆ] 

ಪೊಡೆತ, ಹೊಡೆತ (ನಾ). ಏಟು; ಪೆಟ್ಟು; ಬಾಸುಳಂ ತೋರದಂದದಿ 
ಬೆರಳ್ಬೊಡೆತಮಂ ಕೊಡು (ನಂಉರಾ. ೩-೨-೪೦) ; ಕೊಂಬಿನಂಡೆಗಳೊಳ್‌ 
ತುಂಬಿದೋಕುಳಿಯ ನೀರ ಪೊಡೆತಗಳಿಂ ಕುಣಿಕುಣಿದಾಡುವ ಬೊಜಗರಿಂ 
(ಬಕ್ರಗೋ. 6-0೬). ಹೊಡೆತ: ಈ ದಿನವೇ ಮೇಷ್ಟರಿಂದ ಹೆಚ್ಚಾಗಿ 


(ಕುಮ್ಯಾರ್ರೋ. ೦೦-೦೦). 


ಹೊಡೆತ ತಿಂದರೆ ಸಾಕಷ್ಟು ಕಾರಣವೂ ಆಯಿತೆಂದು ಬಗೆದು, ನಾನಿ 
ಶಾಲೆಯೊಳಕ್ಕೆ ಸಾಗಿದನು (ನಾಡಿಗೆ. 904) [ಪೊಡೆ * - ತ್ಯ] 
ಪೊಡೆದುಂಬು (ಕ್ರಿ). ತೆನೆಯು ತುಂಬಿಕೊಳ್ಳು ಶ*-ಪ್ರಷ್ಟವಾಗು : ಬೆಸೆಗೆ 


ಕವಿಲ್ಲ)ು ಗಂಟಿಡಿದು ನುಣ್ವಸಿಜಂ ಪೊರೆಯೇಜ್‌ ಕೊರ್ಬಿಯುರ್ಬಿಸಿ 


ಪೊಪದಂಂಬಿ ಪಾಲ್ದೆನೆಗಳುರ್ಬೆ ಕರಂ ತಲೆವಾಗಿ ಬಿಣ್ಣ್ಬಿನಿಂದೆಸೆವುವು 
(ರಕಕು- ೦-೨೭). [ಪೊಡ್ಕೆ--ತುಂಬ್ಮು] 
ಪೊಡೆಮಗುಚು, ಹೊಡಮಗುಚು, ಹೊಡೆಮಗುಚಂ (ಕ್ರಿ). ೧- 


ಹೊರಳಂ ; ಹೊಟೆ ಕೆಳಗಾಗಿ ಮಲಗು : ಪೊಳಿಪುದೋಜುವ ಪೊಡೆ 


ಪೊಡೆಮುಗುಳ್‌ ೫೯೦೯ 


ಮಗುಚುವ ಸುಳಿಗೊಂಡು ಸುಳಿವ ಶೇಲ್ವಕ್ಕಿಗಳ್ನಡುಗೆ ಇಳಿವ ಮೇಲಕೆ 
ಪುಟನೆಗೆವ ಹಲವು ಮಾ:ಗಳನೊಪ್ಪತಾ ತಿಳಿಗೊಳನು (ಕ್ರೀಶಾಂ.೦೨-೦೭) - 
ಹೊಡದುಗುಚು ; ೧. ವೊಡವಿಯೊಡೆಯನ ಕೈಯ ಹದಡಂ ಕಡುವಿಷಂ 
ಮಿಗೆ ಕಚ್ಚಿ ಮೊಲ್‌ವುತ ಹೊಡಮಗುಚಿದನಿತಉಕೊಳಗು ಸತಿ ನಿದ್ರೆ ತಿಳಿದೆದ್ದು 
ನಡವಡುಗಿ ಹಾ ಎನುತೊಅಲುತಿಪ ನಿಡುದನಿಗಳಂ ಕೇಳಿ (0ತತ್ರ- 9೬-೨೨) - 
ಹೊಡೆಮಗುಚು : ೧. ಜಿನದತ್ತರಾಯನು ಹೊಡೆಮಗಂಚುವುದನ್ನು 
ಜನನಿ ತಾ ನೋಡಿ ಪ್ರೀಶಿವಳು (ಇರರ: ತಿ-028); ಮಕ್ಕಳ ಮಾಣಿಕ... 
ಹೊಡೆಮಗುಚಲು ಭವಿಗಳ ಪಡೆ ನೆಡುಗಿತ್ತು (೪೭೩. ೨-೩): ೨. ತಲೆ 
ಕೆಳಗಾಗಿಸಂ ; ಬಂಡವೆಂಲು ಮಾಡು : ಸಡಗರದಿ ಕೌರವನ ಸಿಂಹಾಸನ 
ವನು ಹೊಡೆಮುಗುಚಿ ಕೆಡಹಿದ್ದೀ ಪಾದವೆ ಕೃಷ್ಣ (ಫ್ರರಂದ- ೦-೦೦೩-೨)- 
[ಪೊಡ್ಕೆ* ಮಗುಚು (-ಆ ಮಗುಟ್ಕು)] 

ಪೊಡೆಮುಗುಳ್‌ “ಪೊಡೆವಂಗಂಟಿ*' ನೋ. 

ಪೊಡೆಮಗುಟ್‌, ಪೊಡೆಮಗುಳ್‌ (ಕ್ರ))- ೫ ಪೊಡೆಮಗುಚು ೧: ಪೊಡೆ 
ಮಗುಟಕ್ಕಿಡೆಯೊಳ್‌ ' ಮೊಕ್ಕುಟ ಕುಡಿ ಸುಲ್‌ಯಿಂ ವಳಿಯಿನೆಸೆದು 
ತೆಳ್ಕೊಡ ಕಡುಚೆಲ್ವಡೆದುದು (ಅಶಂಪು: ೬-೩). ಪೊಡೆಮಗುಳ್‌ : ಅರರೆ 
ದಾಡಪ್ರಣಾಮವವಭಿನಯಿಸಿ ಬೋಧಿಪಂತೆ ಪೊಡೆಮಗುಳ್ಳು ಬೀಳ್ವಂ 
(ಶದ್ಮರಾ- ೨-೩೦); ವೊಡೆಮಗುಳ್ವಂದು ಬಾಲನನೆತ್ತಿದಿರವ ಕನ್ನಡಿಸುವಂತಾ 
ಜಗನ್ಮಾತೆ ೬ ೬ ೬ ಹವಸಿದಷಳು (ಕರಕ. ೪೩-೪೭) - (ಪೊಷ್ಯೆ + ಮುಗುಟಹ 

ಪೊಡೆಮುಡಿಸು ಪೊಡೆವಡಿಸು' ನೋ. 

ಪೊಡೆಮಡು 'ಪೊಡೆವಡ್ಕು' ನೋ. 

ಪೊಡೆದುರಳ್‌, ಹೊಡಮರಳು. ಹೊಡೆಮರಳ್‌, ಹೊಡೆಮರಳು 
(ಕ್ರಿ). ೧. ಹೊರಳು; ಮಗುಚಿಕೊಳ್ಳು ; ತಾಪದಿಂ .ಪೊಡೆಮರಳ್ಹೆ 6 
ಕೂರ್ವ್ವನೀ ರವಿಯ ರೂಪಡಗಿತಿಸುವ ಬಾಣಾಂಧಕಾರದೊಳು (4, om: 
೨೦-೦೩)- ಹೊಡಮರಳು: ೧. ಹೊಡಮರಳ ಕಲಿತರೆ ಎರಕ್ತರ ದೃಢತೆ 
ಹೊಡೆಗೆಡೆಯಿತ್ತು (ಶ್ರಶುಊೀ. ೩-೨೪)- ೨. ಹಿಂತಿರುಗಿ ಬರು; ಮರಳಿ 
ಬರು : ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ದ ಲಿಂಗ 

ಮರಳಿ ಕಚ್ಚುವ ಹೆಡೆನಾಗ (ಸರ್ವಕೃ. ೦೦೬). ಹೊಡೆಮರಳ್‌ : 

೩. (ಸಸ್ಮಗಳಲ್ಲಿ) ಸುಳಿಯು ಹೊರಡು, - ಹೊರಬರು : 
ತೊಅಕಿಗಣಿಗಿಲೆ ನಾಯ್ವೆಟ ವೆರ್ಗುರುಟಿಗೆ ಹೊಡೆಮರಳ್ಹೆ (ಟ್ಹ) ಹಚ್ಚಿಯೆಲೆ 
(೬ತುತ. ೦೩-೦೦೫. ಹೊಡೆಮರಳು : ೧. ಉಡಿದ ತೊಡೆಗಳ ಹಣದ 
ಹೊಟ್ಟೆಯ ಹೊಡೆಮರಂಳದಾಲಿಗಳ ತೋಳಿನ ಕಡಿಕುಗಳ ರಣಮಹಿ 
ಭಯಾನಕರಸಕೆ ಗುಖ*ಯಾಯತ್ತಿ (ಕುಶ್ಮಾಳೀ, 6-06); ವೆಡೆವಣಿದಳಿದ 
ನಾಗರ ಮುಜ್‌ಯೆಂಬಂತೆ. ಹೊಡೆಮರು£ ಠ]ಳುವ ತನ್ನ ತಾನೆ 
ಪೆಡೆಯಿಕ್ಕುವ ಮುತ್ತಿನರಳೆಲೆದಾಳ್ನು ಕೆಂಜೆಡೆ ಮುದ್ದುಮೊಗದಲ್ಲಿ ನಲಿಯೆ 
(ಹೋಡತ. ೦೭.೬೦)- ೨. ವಿಕ್ರಮನು ಹೊಡೆಮುರಳಿ ಸೋಮೇಶ್ವರನ 
ಸೇನಾಕಾವನವನ್ನು ಮುಗ್ಗಿದನು (ಕೋಕ. ೬೦) ; ಜೀವನದಲ್ಲಿ ಎಲ್ಲ 
ದುಃಖಗಳನ್ನೂ ನುಂಗಿದ ಭಾಗೀರಥಿಗೆ ವುಗಳ ಚಿಂತೆ ಹೊಡೆಮರಳಿ 
ಹೊಡೆಯ ಹತ್ತಿತು (ಕಾರೂ. ೨೦೪. ೩೩. ಹೊಡೆಮರಳಿದುದೆನೆ 
ಬೆಳೆದುದು (ಕಾ60- ೨೨). ([ವೊಡ್ಮೆ 4 ಮರಳ, (ಆ ಮಲರ್‌)) 

ಪೊಡೆಯರಲ :ಪೊಡೆಯಲರ ' ಮೋ. 

ಪೊಡೆಯಲರ, ಪೊಡೆಯರಲ (ನ್ಯಾ. ೧. ಹೊಕ್ಕುಳಲ್ಲಿ (ಕಮಲ) ಪುಷ್ಪ 
ವನ್ನು ಉಳ್ಳವನು; ಎಷ್ಟು: “ಸಿರಿಯೇಂ್‌ಯಂ ಸೌರಿಯೆಂದು 
ತಾವರೆಗಣ್ಣಂ ಸಿರಿಯಾಣ್ಮಂ ಪೊಡೆಯಲರಂ” (ಕರ್ಶಾಶಿ- ೬): ಪೊಡೆಯಲರನ 
ಕೊರಲ ಪುಲಿಯಂಗುರ್‌ ಕರಮೆಸೆಗುಂ (೫ಗ೭- ೩-೪೪); ಆತ೦ ತಾವರೆಯಂತೆ 
ಸಿರಿಯೊಳೊಂದಿಯೂಂ ಪೊಡೆಯಲರನೆನಿಸಂ (ಕಬ್ಮಳಾ. 2೦); ಖಳಂ ನಸು 
ನಗುತೆ ತಾಂ ತಡೆಯದಾ ಗದೆಯನುಳಿದಂ ತೋಳ್ಕೊಯ್ವು ತಂ ಪೊಡೆಯಲರ 


«ರಿ 


ಫೊಡೆೇಯೊಕ್ತು 


ಗಿಂತೆಂದನು (ಕಿಂತ). ೨8-೩0). ೨. [ಛಂದ] ಅಂಶಗಣಗಳಲ್ಲಿ ಒಂದು ; 
ವಿಷ್ಣುಗಣ : ಪೊಡೆಯಲರವರಿರ್ವರ್ಮೊದಲೊಳಿರ್ಕೆ ಜಡೆಯ ಶಂಕರ 
ನೊರ್ವಂ ತುದಿಯೊಳಿರ್ಕೆ ಮಡದಿ ಕೇಳ್ಕ್ಮೂಅಕಿ ಗಣಮೆಸೆದಿರ್ಕೆ ಗಡ 
ಕಿಗ್‌ಯಕ್ಕರಕ್ಕಿದೆ ಲಕ್ಷಣಂ (ಕರೋಂಬು- ೩-೫೬). ಪೊಡೆಯರಲ : ೧. 
ಸೆಅಗುವಿಡಿದೆಯ್ದಿಯೆ:೦ಂದಜರನು ಪೊಡೆಯರಲರನು . . . ಜಡಿದು 
ದಟ್ಟಿ ಸುತೊಬ್ಬಿದರು ಕೈಯ ದಡಿಯ ಬಿಂಕದ ನಂದಿಯಂಂ- ಮಹಾಕಾಳನುಂ 
ಮೃಡನ ಸವಮ್ಮಿಖದೊಳಿರ್ದು (ತೌಂದಪು- ೦೬೪), ಬಿಡದೆ ಕೇಸರಿಯೆಂಬ 
ದೇವತೆ ಕಡುವಿಗಡ ದುಷ್ಟಾಶ್ವರೂಪದಿ . . . ನೆಣ ಕೆರಳಿ ಬಂದು 
ಪೊಡೆಯರಲನೊಡವಾಯೆ ಹಣೆಗಣ್ಣೊಡೆಯೆ ತಿವಿದಡೆ ಕುಅ* ನೆತ್ತರ 
ಕೆಡೆದು ಬಿದ್ದೆದ್ದೋಡಿದುದು ಹರಿಯದಟನೇನೆಂಬೆ (ಸಾಕ್ಮರಾ- ೨೦-೪೬): 
[ ಪೊಡೆ, * ಅಲರ + - ಅ] 


ಪೊಡೆಯಿಸು. ಪೊಡವಿಸು, ವೊಡೆಸು, ಹೊಡಯ್ಲು, ಹೊಡಿಸ್ಸು 


ಹೊಡೆಯಿಸು, ಹೊಡೆಸು (ಕ್ರಿ). ೧. ಹೊಡೆಯುವಂತೆ ಮಾಡು; 
ಪೆಟ್ಟು ಕೊಡಿಸು; (6). ೨. ಭೇರಿ, ನಗಾರಿ, ತಮಟೆ ಮೊದಲಾದ 
ವಾದ್ಯಗಳನ್ನ್ನ ಬಾರಿಸುವಂತೆ ಮಾಡು,--ಮೊಳಗಿಸು : ಅಮರವತಿ 

ಮಂರೋತ್ಸಾಹಭೇರಿಯಂ ವೊಡೆಯಿಸೆ . . . ಕೋಳಾಹಳೋತ್ಕರನಿಸ್ಲೂಳೆ 
ಧಳಂಧಳಂಧಳರವಂ ಪರ್ಬಿತ್ತು ವೂಲೋಕಮುಂ (ಗಿಂಳ- ೬-೩೩ ಪ); ಪೌದನ 
ಪುರಾಧಿಪತಿ - . - ಪೊಡೆಯಿಸೆ ವೊಸ್ಮೆ ತತ್ಸ್ವಮುಯ ಮಂಗಳವಾದ್ಮದೆ ಹೃದ್ಯ 
ನಾದಮಾ ಪೊಡವಿಯನುರ್ವಿ ಪರ್ಷತಿರೆ (ಕಾಂತೀಶೃ- ೨-೦೬೭); ವೊಡೆಯಿಪ 
ಅಂಂಜೆಯಂಜಿಸೆ ದಿಶಾಗಜವುಂ ಮಲುವಕ್ಕದಂತೆ ಬೊಬ್ಬಿಡುವ ರವಕ್ಕೆ 
ಬೊಬ್ಬಿಡೆ ಗುಹಾಕುಹರಂ (ನುತಾಕೇ. ೨-೦೪) ; ಇಂತೊಗೆತಂದ ಶರದೃತು 
ವಿನೊಳಾ ಕುಮಾರಂ ವಿಜಯಯಾತ್ರೆಗೆ ವೋಗಲ್‌ . . . ಸಮರಪ್ರಸ್ಥಾನ 
ಭೇರಿಯಂ ಪೊಡೆಯಿಸೆಂಬುದುಂ (ಉಕ. ೩-೦೦5). ಪೊಡವಿಸು:೩.[ಗಣಿತ] 
ಗುಣಾಕಾರ ಮಾಡು; ಗುಣಿಸು : ಪೊಡೆ ಪೊಡವಿಸು . . . ಬಳಯಿಸು 
ಏಕೆಂದೊಡರಿಪ ವಾಕ್ಕಂಗಳ್‌ ತಾರಿ ಪೊಡವಿಯ ನರರ್ಗೆಲ್ಲ ಗುಣಿಯಿಸೆಂಬುದು 
ನಿರತಂ (ಕೃತಹಾ. ಎಂ-00)- ಪೊಡೆಸು: ೧. ಪದದುಂಗುಟದ ತುದಿಯಿಂದ 
ಬರೆವುತಿಳೆಯ ನಿರೀಕ್ಷಿಸುತ ನೆರಿಗುರುಳನಂಗಕೆ ಪೊಡೆಸಿಕೊಳುತುತ್ತರಕೆ 
ಬದಲುತ್ತರವನೀಯದೆ ನಿಂದಳರೆಘಳಿಗೆ (80ರಾ. ೨-೦-೩೬). ೨. ಪೊಡೆಸು 
ಭೆ:ರಿಯನಿಂದೆ ನಡೆಸು ಮತ್ತೈನ್ಕಮಂ ೬. ೬ ತಡೆಸದೆನ್ನಿಂ ದಾಳಿಯುಡಿಸು 
ಬೇಗದೊಳು (ಕಾತ್ರ- ೪೭-೨೨): ಹೊಡಯ್ದು: ೨. ವೆಳಣ್‌ ದಿಗುದ್ರುಗಳು 
ದಿಗುವಭಾಗಾಂತರದೊಳು' ಪಾಶಾಳದೊಳು ವಪರ್ವ್ವತಕಂಹರದೊಳಾಕಾಶ 
ದೊಳು ಕೊರ್ವ ಪರ್ವತ್ತೂರುತೇಜಂ ವೀತಬಮ್ಮಂ ಹೊಡಯ್ಲಿ ನೆಗರ್ದ್ದಾ 
ಚಂಡನಿಸ್ಮಾಣಘೋಶ (39೩. ೫೪. 8೯-೦೦; 1164). ಹೊಡಿಸು: ೧. 
"ಡಿಕ್ಕಿ ಹೊಡಿಸು' ಪರಾ. ಹೊಡೆಯಿಸು : ೧. ಅವನು ಅಪ್ಪನಿಗೆ ಚಾಡಿ 
ಹೇಳಿ ನನಗೆ ಹೊಡೆಯಿಸುತ್ತಾನೆ (೩). -೪. (ದನಕರು, ಗಾಡಿ 
ಮೊದಲಾದುವನ್ನು) ಅಟ್ಟಿಕೊಂಡು ಹೋಗುವಂತೆ ಮಾಡು : 
ಕರುಗಳನ್ನು ಕಟ್ಟಿದ್ದ ಸ್ಥಳಕ್ಕೆ ಹೋಗಿ ಅವುಗಳನ್ನು ಜಾತ್ರೆವಳಕ್ಕೆ 
ಹೊಡೆಯಿಸಿಕೊಂಡು ಬಂದು ಅಲ್ಲಿ ಕಟ್ಟಿಸಿದೆನು (8ಗಾಳ್ಕ - ೬8೬)" 
ಹೊಡೆಸು : ೧. ಅವನು ಉಪಾಧ್ಯಾಯರಿಗೆ ಚಾಡಿ ಹೇಳಿ ಆ 
ಹುಡುಗನನ್ನು ಹೆೊಡೆಸಿದನು (6). ೪. ನಿನ್ನ ಕೈಯಲಿ ಬರಲಿ 


ಸತ್ತಿಗೆಯೆನ್ನ ಕೈಯಲಿ ಹೊಡೆಸು ಬಂಡಿಯ (ಉಕುನ್ಮಾಳೆ. 3-3೬). 
[ಪೊಡೆ, 4 - ಇಸ್ಮು] 


ಪೊಡೆಯೊತ್ತು (ಕ್ರಿ). (ಸಸ್ಮವು ತೆನೆ ಬಿಡು; ಹೊಡೆಯಾಗು : 


ವಸುರೇಣುತ್ತೆ ಕವಲಿಆ್‌ದು ಪೊಡೆಯೊತ್ತುತ್ತುಂ ವಾಲೇಯುತ್ತುಂ ನೆಕ್‌ 
ದಿಂಪಿಂ ನಳನೆಳಿಸಿ ಶಾಲಿವನಮೆಸೆದಿಕರ್ನ೦ (ಗಿ. 3.0೩): 
[ಪೊಡೆ + ಒತ್ತು] 


ಪೊಡೆವಡಿಸು 


ಪೂಡೆವಡಿಸು, ಪೊಡಮಡಿಸು. ಪೊಡವಡಿಸಂ, ಪೊಡೆಮಡಿಸು, ಹೊಡ 
ವಂಡಿಸು. ಹೊಡವಡಿಸು (ಕ್ರಿ). ನಮಸ್ಕಾರ ಮಾಡಿಸು ; ವಂದಿಸಂ 
ವಂತೆ ಮಾಡು : ಅಧಿಪು ಮೊಗಮೊಗದಿಂ ಬೆಸಸಿದೊಡಲ್ಲದೊಲ್ಲೆವೆನೆ 
ಎಕ್ತಿಯೆಯಿಂದಂ ಬಚೆಸಸುವಂತೆ ಮಾಡಿ ಮನಂಬಿಡೆ ಪೊಡೆವಡಿಸಿ 
ನಮಿಯಂಮಂ ವಿನವೀಿಯಖಮಂ (60ತ್ರ- ೯-೧೦೨); ಗಂಗಾಜಳಪವಿಶ್ರೀಕೃತ 
ಗಾತ್ರನುಂ ಕೌಶೇಯಪರಿಧಾನನುಮಾಗಿರ್ದ ವತಾನನಿಧಾನನಂ. ತಂದು 
ಪೊಡವಡಿಸಿ (ಐ089ಾ. ೦೪-೦೬ 5). ಪೊಡಮಡಿಸು : : ಕರ್ಣನಂ 
ಮುಂದಿಟ್ಟೊಡಗೊಂಡು ಪೋಗಿ ಧೃತರಾಷ್ಟ್ರಂಗಂ ಗಾಂಧಾರಿಗಂ ಪೊಡ 
ಮಡಿಸಿದುಗಳ" (ಶುಶರಾ. 3-೮8 ಶ); ಪಟ್ಟವರ್ಧನಕೆ ಜಗತ್ಪ್ರಭುವಂ 
ಪೊತಮಡಿಸುವುದು (6ಕ್ಕ೫. 6-38); ಮಂಗಲೆ ನಿಜಾತ್ಮಜೆಯ ತಂದು 
ಪೊಡಮಡಿಸಿದಳು. ಭಕ್ತಿಯಿಂದ (ಸ%ಿದತು. 0೩-08). ಪೊಡವಡಿಸು : 


ಪ್ರಶಿಪತ್ತಿವುೂಢೆಯೆನಿಸಿರ್ದ ತರಾಣಿಯಂ ಗುರುಜನಕ್ಕೆ ಪೊಡವಡಿಪುದುಂ 


(ಗದಂಉ. ೬೩6೦); ನಿಜಪಾದಪೀಠಘಟಿತೋತ್ತವತಾಂಗನಾದ ಚಿಶ್ರಭಾನುವಂ 
ಪುತ್ರನಿರ್ವಿಶೇಷಮೋಹದಿಂದಮಾದರಿಸಿ ತತ್ಸಮಯದೊಳಮಾತ್ಮ 
ವೈಶ್ರವಣಂಗೆ ಪೊಡವಡಿಸೆ (ಕ್ರತೃಶು. ೪-೭೨ 5); ತನ್ನ ಮಗಳಂ . . . 
ಒಡಗೊಂಡು ಬಂದು ಸಮಸ್ತಭಕ್ತರಿಗೆ ಪೊಡವ[ಶಾಕಾಂ. ವಂ)ಡಿಸಿ (ಐಸಪ್ಪು. 
೪-೪೩)- ಪೊಡೆಮಡಿಸು : ಆತನ [ವಾನೆಗೆ ವಂದು ಪೊಸಮದವಳಿಗೆಯ 
ಕೆಲದೊಳಿರ್ದ ಪುಷ್ಪದಾಡನಂ ಕಂಡು] ಕಯ್ಕ್ಮಂ ಪಿಡಿದೊಡಗೊಂಡು ಬಂದು 
ತವತ್ಮಿ ಗುರುಗಳೆ ಪೊಡೆವಂಡಿಸಿ (ಛರ್ಶಾಮ್ಮ - ೬-೦೨೩); ನಿನ್ನಾಳ್ಹನ ಕೊಂದ 
ಮದೀಯವಲ್ಲಭನ ಸಂದರುಶನವ ಮಾಡೇಳೆಂದು ಚರಣಾರವಿಂದಕೆ ಪೊಡೆ 
ಮಡಿಸಿದಳು (ನೋತ. 6.೨೭). ಹೊಡವಂಡಿಸು : ಕಮಲಾನನೆಯ 
ಹೊಡವಂಡಿಸಿದನವ್ವಗೆ (ಕುಠ್ಮಾಆ. ೦೬-೬೩). p ಇದು ಛಂದಸ್ಸಿಗಾಗಿ 
ಮಾಡಿಕೊಂಡಿರಂವ ರೂಪ. ಹೊಡವಡಿಸು : ೮೦ದನಂ ತಾನೆತ್ತಿ ಕೊಂಡೈ 
ತಂದವರ ಚರಣೂಂಬುಜಕೆ ಹಣೆಯೊಂದೆ ಹೊಡವಡಿಸಲ್ಕೆ (ಬಸ್ಯ. ೪೮-೩೦): 
ತನಗೆ ತಾನೇ ಹೋಗಲಚ್ಶುತನೆನಿಪನಂ ಕೊಂಡೊಯ್ದು ವಿಶ್ವೇಶನ 
ಪದಾಬ್ಹಕೆ ಹೊಡವ(ಶಾ೫ಂ. ಫೊಡವಂ]ಡಿಸಿದವೆನಿನ್ನು (ಏಸು. ೫೩-೬೨). 
[ಪೊಡೆವಡ್ಮು ---- ಇಸ್ಕು], 

ಪೊಡೆವಡ್ಮು (ಕ್ರಿ). ಹೊಡೆತವನ್ನು ಹೊಂದು; ಹೊಡೆಯಲ್ಪಡು : 
ಆ ಮುನೀಂದ್ರನಂ ಬಲೋಪೇಂದ್ರರ್‌ ಪೊಡೆಮಟ್ಟು ಕಲಿಪೆ ಪೊಡೆ 
[8೨೫೦, ಡ]ವಟ್ಟ ಸೆಂಡಿನಂತೆ ಗಗನಕ್ಕೊ ಗೆದಂ (ಅನಂಫ್ರ. ೦೩-೪೦ ವ). 

[ಪೊಡೆ * ಪಡ್ಡು) 

ಪೊಡೆವಡ್ಕು, ಪೊಡಮಡು, ಪೊಡವಡು. ಪೊಡೆಮಡು, ಹೊಡಮಡು. 
ಹೊಡವಂಡು. ಹೊಡವಡು, ಹೊಡೆವಡು (ಕ್ರಿ). (ಸಾಷ್ಟಾಂಗ) 
ನಮಸ್ಕಾರ ಮಾಡು ; ವಂದಿಸಂ ; ನಮಿಸು : ಶಚೀಮಹಾದೇವಿಯನೆ 
ಪೋಲ್ವ ಧಾರಿಣಿಮಹಾದೇವಿಯೆನ್ನ ಕಾಲ್ಲೇಣಗಿ ಪೊಡೆವಟ್ಟಿರ್ದಳ* (ರಠ್ಮಾರಾ. 
0-9); ಫೊಡೆವಡುವಪ್ಪಿಕೆ ೊಳ್ವ ನೆನೆಯುತ್ತಿರಿಮೆಂಬ . - . ನಲ್ಲರಗಲೈಗೆ 
ಕಣ್ಣ ನೀರ್ಗಳಂ ಮಿಡಿವ ಬಹುಪ್ರಕಾರಜನಸಂಕಟಮೊಪ್ಪಿದುದಾ ಪ್ರಯಾಣ 
ದೊಳ್‌ (ಅ0ತ. ೪-೩80 ; ಕರ್ತಾರ ನಿನಗೆ ಕರವೆತ್ತಿ ಪೊಡೆಎಡುವ 
ಭಕ್ತರ ಮನೆಯ ಹಿತ್ತಿಲ ಬೇಲಿಯಾಗಿಪ್ಪೆನೈ (ರೇರಾರ: ೨೯-೪೪): 
ಪೊಡಮಡು : “ ಪೊಡವುಡು (ಪೊಡ 4 ಮಡು)_ನಮಸ್ಕಾರೇ ” 
(ಚುರಾ); ಪೊಡಮಡುವರ್‌ ಜೀಯೆಂಬರ್‌ ಕುಡು ದಯೆಗೆಯ್ಕೇಂ ಪ್ರಸಾದ 
ಮೆಂಬಿವು ಪೆಆರೊಳ್‌ ನಡೆಗೆಮ್ಮು ನಿನ್ನಯೆಡೆಯೊಳ' ನಡೆಯಸ್ವೀಡೆನಗೆ 
ಕೆಳೆಯನೈ ರಾಧೇಯಾ (ಕಕತ. ೨.6೩) ; ವಸುಧೆಯೊಳು ಪೊಡಮಡಲು 
ದೇಗುಲಂ ಬಿರ್ದ ನುಡಿ ಪಸರಿಸುವ ವಾಡ ಗಾದೆಯ ತೆಅದಿ ನಿಮ್ಮ ಸೇವಿಸ 
ಬಂದ ನಮಗಾಯ್ಜುು ಶನನವು (ಸಿರರಾ. 0-೨೭) । ಪೊಡಮಟ್ಟು ಶಿರವ 
ಸೂಜೆಡಿ ಮಲ್ಲಕಾಂಚ್‌ಕನಡಿಗೆಬಗಿದನು. ಭಕ್ತಿಯಲಿ (ಅ೭ಲೂ. 4-೬)- 


೫೯೧೦ 


₹4 
ಲಾ 


ಲ 
© 


ಪೊಡೆಸೊಡಾಟ 


ಪೊಡವಡು.: ಧರ್ಮಪುತ್ರನಾ ಮುನೀಂದ್ರಂಗೆ ಸಾಷ್ಟಾಂಗವೆಜಿಗಿ ವೊಡವಡೆ 
ಪರಸಿ ಪಯೋಧರಪಥಕ್ಕೊಗೆದಂ (ಕಂಠಕಾ- ೭-೬೬ 6) । ತನ್ನ ತಂದೆಯಂ 
ಕಂಡು ಲಜ್ಜಿಸಿ ತಲೆಯಂ ಬಾಗಿ ದೂರದೊಳ್‌ 'ಪೊಡವಟನ್ಚಿ (ಕಾರಂಉ, ೪೭೪)- 
ಪೊಡೆಮುಡು : “ ಮೊಟ್ಟು, ತುಟಾಲ್‌, ಕುಂಬು, ಎಅಗು, ಬಾಗು, 
ಪೊಡೆಮಡ್ಚ್ಹು ಕಾಲ್ವಿಡಿ, ಮಣಿ, ಮೆಯ್ಕಿಕ್ಕು. ಈ ೯ ನಮಸ್ಕಾರಂ” 
(ಕಕತಾ. ೬೩೪-೪೪೦) ; ಕಿತ್ತಯ್ಯಾ ಇಂದೆಮ್ಮು ಮನೆಯೊಳ್‌ ಪಾರಿಸಲ್ವೇಟ್ಮು 
ಮೆಂದು ಕಾಲಂ ಪಿಡಿದು ಪೊಡೆಮಟ್ಟಿರ್ದೊನಂ ನೋಡಿ (ನಡ್ಮಾರಾ, 60-06) ; 
ಸೊಸೆಗೂಡಿ ಕಂಸಮರ್ದನನ ಸೊಸೆ ಮದವಕ್ಕಳು ಸಹಿತ ಕೃಷ್ಣಾಂಭ್ರಗೆ 
ಯೊಸಗೆಯೊಳ್‌ - ಪೊಡೆಮಟ್ಟರೊಲಿದರು (ಕೋಹಶ. 93-೬8) । ವಬನಿಯ 
ನಿದಿರ್ಗೊಂಡು ಪೊಡೆಮುಟ್ಟು . . . ಕುಶಲಮಂ ಬೆಸಗೊಂಡುಪಚರಿಸು 
ತಿರ್ದಂ (0ನಾಕ್ಕ. 0೦-6). ಹೊಡಮಡು : ವಾರಿಜಾಸ್ಕೆಯಪೂರ್ವ 
ಲಾಂಛನಧಾರಿಯಾಗಲ೨ ತನ್ನ ಮನದೊಳು ಹಾರವಿಸಿ ಹೊಡವಮಟ್ಟೂ 
ಮುಗ್ಧರ ದೆೇವನಿಂತೆ೨ದ (0ಸಥ್ರೆ. ೦೨-೨೩): ಹೊಡವಂಡು : ನಿಮ್ಮ 
ನಿಮ್ಮ್ಮ ಹೊಡವಂಡುವ ದೈವಗಳೆಲ್ಲಾ ಗಿಡ ಮರನಾಗಿ ಹೋದವಲ್ಲಾ 
(ಅಂಬಿನ. ಕ. ೪೦೬-೦೨೦), ಹರಿಗೆ ಹೊಡವಂಟಸ್ಕ್ರೃಶಿಕ್ಟುಗುರುವ ಮನದಲಿ 
ನೆನೆದು ಹೆೊಸಬಿಲುದಿರುವನೇಟ್‌ಸಿ ವಿಡಿದಾ . - - ನರನಾಥನಿದಿರಾದ 
(ಕುಠ್ಮಾಕ. ೩-೩೦). ಹೊಡವಡು: ಇಂತು ವರ ಕೊಡಗೂಸು . . - ದೇಗುಲ 
ದೊಳಿಪ್ಪಭವನಂ .ಕಂಡು ಹೊಡವಡುತ್ತಂ ಬಟ್ಟಲಂ ಮುಂಗಡೆಯೊಳಿಟ್ಟು 
(ತಕ. ೦೪-೬). ಹೊಡೆವಡು : ಶಿವನೇ ನಿತ್ಯನೆಂದು ಹೊಡೆ[ಜಾಕಾಂ. ಡ] 
ವಡುತ್ತಿದೆ ವೇದ ಬಸವಪ್ರಿಯ ಕೂಡಲಚೆನ್ನಸಂಗಯ್ಯನೇ ನಿತ್ಯ 
ನೆಂದು ಹೊಗಳುತ್ತಿದೆ ವೇದ (ನತ॥9- 1, ೦೬-೪; ಶವಗೋ- ೬-೧6೦ 
ನೋ); ವಂಗನರಸಿ ಮಂಶ್ರಿಸಹಿತವನಿಪಂ ಹಿಂದೆ ದೇಸಿಗನಂತೆ ಕೌಶಿಕನ 
ಕುಹಿನೊಳು ಬರೆ ಕಂಡು ಬಗೆ ಬೆದಜ ಹೊದ್ದಿ ಹೊಡೆವಟ್ಟು ಕಂಸೆಕೆಯ 
ಚಿತ್ತೈೈಸು ಭೂಭುಜ ಎಂದರು (ಹತಕಾ: 6-೭೨). [ಪೊಡ್ಕೆ 4 ಪಡು] 

ಪೊಡೆವಳಸು (ಕ್ರಿ). ಹೊಟ್ಟೆಯನ್ನೂ ಸುತ್ತು, -. ಬಳಸು: ಅವಳು 
ಮಟ್ಕತ್ತೂ ಕೊಲಲೆತ್ತಿದ ಕೋಲಂ ಕೆಲಕಿಟ್ಟು ಕಟ್ರುಅದೊಳ್ಳಿಟ್ಟಿತ್ತೆನೆ ನಿಟ್ಟು 
ರವಂಂ ಮಡಿದು ಕಟ್ಟೆ ನಿಲಿಸಲ್ಕೆಂದು ತೊಟ್ಟನೊಂದು ಕಡೆವಾವಂ ಪೊಡೆ 
ವಳಸಿ ಏಡಿವಿನಮೆರಟಕ್ಕಿರಲಳವುಂ ಕಡವೆ:ಯಾಗೆ (ಶಕವಂ. ೬೪-೦). 

[ಪೊಡ್ಕೆ -- ಬಳಸು] 

ಪೊಡೆವೆಉ (ಕ್ರಿ). ಹೊಡೆತವನ್ನು ಅನುಭವಿಸು ; ಪೆಟ್ಟುತಿನ್ನು : 

ವೆತ್ತ ಪೂವಿನಂತೆ ನೊಂದ ಶರಭದಂತೆ ಸಿಕ್ಕಿದ ಪ್ರಲಿಯಂತೆ ಕೋಪಾವಿಷ್ಟ 


ವಾಗಿ . - - ಮುಂಶ್ತಿಕೊಳ್ಳುದುಂ (೦ರ್ಮಾಮ್ಮ. 6-0೨೪) 
[ಪೊಡ್ಕೆ + ಪೆಜ್ಮು) 
ಪೊಡೆವೊಗು (ಕ್ರಿ). ಹೊಟ್ಟೆಯನ್ನು ಹೊಗಂ ; ಉದರವನ್ನು 


ಪ್ರವೇಶಿಸು,- ಸೇರು; ದೆಸೆಗೆಟ್ಟು ತಮಮೋಡಿ ಭೀತಿಯಿಂ ಸಸಿವಸುಲಿ 
ಬಹೆನೆಂಯ ಪೊಡೆವೊಕ್ಕುದೋ . . . ಎನೆಲ್‌ ಪೊಸತಾಯತ್ತು ವಿಧುಬಿಂಬ 
ಮಧ್ಯದಂಕಂ ಪಳಿಕುವಸೆಯ:ರ್ದ ಕಾಳಿಯಂತೆ (ಕಂಪು. ೯೪೨೨೩). 
[ ಪೊಡ್ಕೆ 4 ಪೊಗು] 
ಪೊಡೆಶಂಡು " ಪೊಡೆಸೆಂಡು' ನೋ. 
ಇಡೆಸು ' ಪೊಡೆಯಿಸು ' ನೋ. 
ಪೊಡೆಸೆಂಡಾಟ, ಪೊಡೆಚೆಂಡಾಟ (ನಾ). ಚೆಂಡನ್ನು ಪುಟಿಸಿ ಆಡುವ 
ಒಂದು ಬಗೆಯ ಆಟ: ಅವರ ಪಸುಳೆಗಳ್‌ ಪಕ್ಕಿಯ ಸಿಡಿದಲೆಯೊಳ್‌ 
ಶಿಜಕಲ್ಲಾಟಮಂ . , . ತುಪ್ಪುಟ್ನೇಟಕಿ ಸಿಡಿವ ಪಾರಿವಂಗಳಂ ಪೊಯ್ದು 
ನೆಲಕ್ಕೆ ಕೆಡಪುವಲ್ಲಿ ಪೊಡೆಸೆಂಡಾಟಮಂ - . . ರಲ್ವರ್‌ (ಕಕವಂ. 6-0೬)- 
ಪೊಡೆಚೆಂಡಾಟ : ಅಹಿತರಾಯರುಗಳ ಶಿರವನು ಪೊಡೆಚೆ:ಡಾಟವಾಡ:ವೆನು 
(ಅಂಕ, ೭-೨೨). [ ಪೊಡೆಸೆಂಡು + ಆಟ] 


ಪೊಡೆಸೆಂಡಾಡು 


ಪೊಡೆಸೆಂಡಾಡು, ಹೊಡೆಚೆಂಡಾಡು, . ಹೊಡೆಸೆಂಡಾಡು (ಕ್ರಿ)- 
ಚೆಂಡನ್ನು ಎಸೆಯುವ ಆಟವನ್ನು ಆಡಂ : ಕಡಲಂ ಪೀರಲುಂ . 
ಮೇರುವಂ ಪೊಸೆಸೆಂಡಾಡಲುವಾರ್ಪ ಕಾಲಯವನಂಗೆೇನಾರ್ಪನೆ ಯುದ್ಧ 
ದೊಳ್‌ ತೊಡರಲ* ಚೆಕ್ರಿ ದಿಶಾಗಜಕ್ಕೆ ಕಳಭಂ : ಕೈಯಿಕ್ಕಲೇನಾರ್ಕುಮೇ 
(8ಗ2, ೯-0೭); ಕುಲಾದ್ರಿಸ್ನೋಮವಂ ಕಿಳ್ತಣಂ ಪೊಡೆಸೆಂಡಾಡುವ . . - 
ಗಣಗಳ ಬಂದರಾನಂದದಿಂ (೧. ೧೦-೬೪). ಹೊಡೆಚೆಂಡಾಡು : 
ಹೊಡೆದು ಹೊಡೆಚೆಂಡುಡಿ ರಿಪುಗಳ ಗಡಣವನು ಯಮರಾಜಧಾನಿಗೆ 
ನಡೆಸುವೆನು (ಕುವ್ಮಾ. 6-6); ತೇರ್ಗಳೆ ನುಚ್ಚುನುಆ್‌ ವತಾಡಿಯವಾನೆ 
ಗಳನಿರದೆ ತಿವಿತಿವಿದಂ ಹೊಡೆಚೆ೨ಡಾಡುತಿರ್ದಂ . ಗಜಾಸುರಂ ಸಂಗರದೊಳು 
(ಶೆಂಠು.' ೨6-೨೩)-ಹೊಡೆಸೆಂಡಾಡು; ಚಂಡಪರಾಕ್ರಮದಿಂದಿದಿರಾದವುದ್ದಂಡ 
ಮಂಡಳಿಕರೆಲ್ಲರನು ಗಂಡುತನದಿ ಹೊಕ್ಕು ತಲೆಗಳ ಹೊಡೆಸೆಂಡಾಡದೆ 
ಸುಮ್ಮನಹನೇ (ನೇಮಿಸಂ. ೨6-೨೨)- [ ಪೊಡೆಸೆಂಡು 4+ ಆಡು, ) 
ಪೊಡೆಸೆಂಡು, ಪೊಡಸೆಂಡು, ಪೊಡೆಚಂಡು, ಪೊಡೆಚೆಂಡು, ಪೊಡೆ 
ಶಂಡು, ಹೊಡಸೆಂಡು,. ಹೊಡೆಚಂಡಂ. ಹೊಡೆಚೆಂಡು, ಹೊಡೆ 
ಸೆಂಡು (ನಾ)- ೧. ಹೊಡೆದ ಚೆಂಡು; ಪುಟಿದ ಚೆಂಡು. 
೨. ಚೆಂಡನ್ನು ಎಸೆದು ಹಿಡಿಯುವ ಒಂದು ಬಗೆಯ ಆಟ: 
“ ಪೊಡೆಸೆಂಡೆಂದು ಅಮ್ಮಾಲೆ ” (೪6. ೬೪-೨೩೪); ಒಡನಾಡಿಯುಮೊಡ 
ನೋದಿಯುಮೊಡವಳೆದುಂ ಗುಳ್ಳಿಗೊಟ್ಟಿ ಬಟ್ಟುಳಿಸೆಂಡುಂ ಪೊಡೆಸೆಂಡೆಂಬವ 
ನಾಡುತ್ತೊಡವಳೆದರ್‌ ತಮ್ಮೊಳೆಳಸೆ ತಂತಂ ಗೆಡೆಗಳ್‌ (ಶಂಕರಾ. ೨-೩೦); 
ಆಭಿನವಜಲಧರತತಿಗಳ* ನಭಕ್ಕೆ ನೆಗೆವವು ಖಗಾದ್ರಿಯಣೆಯಿ೨ಂ ಸೂರ್ಯ 
ಪ್ರಭತನಯನತುಳಭುಜಬಲವಿಭವಂ ಪೊಡೆಸೆಂಡುವೊಯ್ದ ಬೆಟ್ಟಂಗಳವೋಲ್‌ 
(9ರ೯ಕೇ. ೨-೪೦); ಪೊಡೆಸೆಂಡುವೊಯ್ದನಾ ದ್ರುಪದನ ಪುತ್ರುನಂ ಘಟಜಸೂನು 
(ನುಹಾನೇ. ೦೩-೩೦): ೩. ಚೆಂಡನ್ನು ಅಂಗೈಯಿಂದ ನೆಲಕ್ಕೆ ಮತ್ತೆ 
ವಂತ್ತೆ ಹೊಡೆದು ಪುಟಿನುವ ಆಟ ; ಪುಟಚೆಂಡಾಟ : ತನ್ನೆ ಮುಂ 
ನೆರಹಿದ ಪಂಪಮೆ ಕೋಪದಿಂ ಪೊದೆಸೆಂಡುವೊಡೆಯುತ್ತಿರ್ದುದು (ಶಾರ್ಶ್ಶಶ್ರ. 
೬-೦೦೦ 5). ಪೊಡಸೆಂಡು : ೨. ವೈರಿಭೂಪ್ರಭುಗಳ ಮಸ್ತಕಾವಳಿಗಳಂ 
ಮುಳ್ಳಿಂ(ಳಿಸಿಂ) ಪೊಡಸೆಂಡುವೊಯ್ದನೀ ತ್ರಿಭುವನಮಲ್ಲನೀ ಪೃಥ್ವಿ 
ಸೆಟ್ಟಿಯಿವಂ ಹರಿಪಂ ರಣೋರ್ವಯೊಳ್‌ (43. 1೪, ೦-೬೪: 2204). 
ಪೊಡೆಚಂಡು : ೧. ಮೊಗಮೆತ್ತಿ ಫಲುಗುಣಂ ನೋಡುತಿರೆ ಕರ್ಣಜಂ 
ಗಗನದಿಂ ಬಿದ್ದಿಳೆಗೆ ಪೊಡೆಚಂಡಿನಂತೆ ಪುಟನೆಗೆದೆದ್ದು ರೋಷದಿಂ.. 
ತೆಗೆದಿಸಲ್‌ (ಕ ಎಕಾ. 3೩-೦)- ಪೊಡೆಚೆಂಡು : ೨. ಕುಲೋರ್ವೀಧರಂ 
ಗಳನೆತ್ತಿ ಪೊಡೆಚಿಂಡನಾಡಲೋ ದಿಗ್ಗಜಂಗಳ ನಿಗ್ಗವಂಗಿತ್ತು 
ತಂದಿರಿಸಲೋ ಕೊಡು ಬೆಸನೋೀ ರಿಪ್ರಗಳಂ ಗೆಲುವುದರಿದೆ 
(ಸಾಳ್ಕರಾ, ೨೩೩). ` ಪೊಡೆಚೆಂಡಾಟ ' ಪರಾ. ಪೊಡೆಶಂಡು : ೧. 
ಕೆಳೆಯಂ ಕೊಂಡಪೆನೆಂಬವಂಗಭಯಮಂ ಕಾರುಣ್ಯದಿಂ ಕೊಟ್ಟಪಂ ಕಲಿಬ 
xxx ಪೊಚ್ಚಳಿಸಿ ಬಲ್ಬಿಂದಾನ್ನೋವೋವೆನಲ್‌ ತಲೆಯಂ ಚಕ್ಕನೆ 
ಕರ್ತು ಮೆಟ್ಟಿ ಪೊಡೆಶಂಡಂ ಪೊಯಿದಪಂ ಭೊರಿಭೂತಳವಾಕಂಪಿಸೆ 
(maa: 1೫ — 1, ೨೩೭-೦೯ ; ಸು. 3160). ಹೊಡಸೆಂಡು : ೧. ಸಿಡಿಲಂ 
ನುರ್ಗ್ಗೊತ್ತುವಂ ಭೈರವನ ವಂಸಕಮಂ ಬಗ್ಗಿಪಂ - . . ಹೆೊಡಸೆಣ್ಣಂ 
ಹೊಯ್ವನನ್ಮಾವನಿಪರ ತಲೆಯಂ ವೀರಸಾಮನ್ತಸಿನ್ಮನ್‌ (ಎ೪. ಜಳ, 
ವಾಗರೇ:- ಹೊಡೆಚಂಡು ; ೨. ಒಂದುದಿನ 
ಭೋಜನು 
ಕಿಜಿಯ ತಾಯಿಯ ಮಂಚದ ಕೆಳಯಿಕೆ ಬೀಳಲು (ಕೈಿರಸೂ. 1, «೨): 
ಉರ್ವಿಯೊಳು ನಮ್ಮನು ನಿಷೇಧಮಾಡು ತಲಿರ್ಪ ಗರ್ವರಾರವರೆದರ್ದೆಗೆ 
ಎ... ಕೆಡಹದಿರೆವೆುದು ಹೊಡೆಚುಡನಾಡತುತಿರ್ದರು. ಗೆಲುವಿನಿಂ (ನನರೋ. 
ಹೊಡೆಚಿಂಡು : ೨. ' ಹೊಡೆಚೆಂಡಾಡು' ಪರಾ. 


೦೪೦-೩೬೩; ಸು. 324). 


೦೭-೩೮) 


೫೯೧೧ 


10 


20 


ಸಖರ ಕೂಡಿಕೊಂಡು ಹೊಡೆಚ:ಡನಾತುವಾಗ ಸಿಡಿದು! 


ಪೊಡ್ಡಣಿಗೆ, ಪೊಡಣಿಗೆ 


ಪೊಡ್ಡಣಿಗೆಗೊಡು, ಪೊಡಣಿಗೆಗೊಡು (ಕ್ರಿ): 


ಪೊಡ್ಡಿ 
ಹೊಡೆಸೆಂಡು : ೧. ಕುಲಗಿರಿಗಳ ಕೈಗುಂಡುಗಳ ಬ್ರಹ್ಮಾಂಡಂಗಳ 
ಹೊಡೆಸೆಂಡುಗಳ . - , ಧರೆ ಗಗನಂಗಳ ಪಲ್ಲಟಿಸುವ ಬಲಯುತಬಲದಿಂ 


ಗಣಕುಲ ನಡೆದುದು ವೀರೇಶನ ಕೆಲಬಲದಲಿ ಜಗದಗಲದೊಳು (ರೀಕೇಶ. 
೨-೨೦); : ಗಜದಳದ ಘಾಡಿಕೆಗೆ ವಾಜಿವ್ರಜದ ವೇಢೆಗೆ ಭೀಮನೇ ಗಜಬಜಿ 
ಸುವನೆ ಹೊಡೆಸೆಂಡನಾಡಿದನಹಿತಮೋಹರವ (ಕುಮ್ಮಾಕ- ೩-೦೦). 

(ಪೊಡೆ, 4 ಸೆಂಡು] 


ಪೊಡ್ಡಣ, ಪೊಡ್ಡವಣೆ, ಪೋಡಣಿ (ನಾ). ಒಗ್ಗರಿಸುವಿಕೆ; ಒಗ್ಗರಣೆ : 


'ಪೊಡ್ಡಣಿಗೆ` ಪರಾ. ಪೊಡ್ಡವಣೆ ; “ಪೊಡ್ಡವಣೆಗೊಡು' ಪರಾ. 
ಪೋಡಣಿ ; ಶಾಕ ಶೀಕರಣಿಯ ಗಾಡ ಪೋಡಣಿಯ ಸುವಾಕವೊಗ್ಗ ರಣೆ 
ಪಾಯಸವ ಈಕೆಗಾಕೆಗೆ ಸ್ವಾಮಿಗವಳಿಗಿವಳಿಗೆಂದು ಜೋಕೆವಿಡಿದು ಬಡಿ 
ಸಿದರೆ: (ರಕತ. ೪-೭೪): 

[< ಪ್ರಾ. ಪೋಡಣ. / ಸಂ. ಸ್ಫೋಟನ,/ ಮೆರಾ. ಪೋಡಣೀ] 
(ನಾ). ಒಗ್ಗರಿಸುವುದು; ಒಗ್ಗರಣೆ: 
ಮೊದಲು ತುವಪ್ಪದೊಳುಕ್ಕರಿಸಿ ಸವಿಯುವಂಂ ಹಡೆದ ಬದನೆಯೆಳೆಗಾಯ 
ಹೋಳಂ ಹಾಕಿಕೊಂಡು ತುಪ್ಪದೊಳು ಪರಿಮಳವಿಕ್ಕಿ ಪೊತ್ಸಣಿಗೆಯಂ 
ಕೊಟ್ಟು ಸೆಖೆ ಹೋಗದಂತಿರಿಸಲು ಆದುವೆ ಪುಳಿಚಾರು ಬದನೆಯ ಕಾಯಿ 
(ಸೂಶಕಾ- ೪-೩೬); ಬಳಿಕ ಕೆಂಪಂ ಮಾಡಿ ಹುರಿದು ತಾಳಿಸಿಕೊಂಡು 
ಇಳುಹಿ ಪೊಡ್ನಣಿಗೆಯಂ ಕೊಟ್ಟು (ಸೂಶಕಾ- ೪.೩೮೦): ಪೊಡಣಿಗೆ : 
ಸುರಗಮವಹ ಸಕಲಸಂಭಾರಂಗಳ ಅವಿ್ಮಿಕಲ್ಲೊಳಗರೆದು ನುಜುಗುವಂದದಿ 
ಕಾಸಿ ಕವ್ಮೂನೆಯ ತುಪ್ಪದೆೊಳು ವೊಡ[ಣಕಾ. ಪೂವ, ಪೊಡ್ಡ]ಣಿಗೆಯಂ 
ಕೊಟ್ಟು . - . ನವಪರಿಮಲವನು ಭಾವನೆಗೊಡುವುದು (ಸೂತಕಾ- 3-೪6)- 

[ಪೊಡ್ಡಣ + - ಇಗೆ 
ಒಗ್ಗರಣೆ ಕೊಡು; 
ಒಗ್ಗರಿಸು : ಬಂದ ತಿಳಿಯಲ್ಲಿ ಸಂಭಾರಮಂ, ಕದಡಿ ಸರಿಯಪ್ಪಂತೆ ಕಾಸಿ 
ಕೊಂಡು ನಿಂದುದಂ ಪಲಭಾಗ ಮಾಡಿ ಪೊಡ್ಡ [ಕಾಕಾಂ. ಡ]ಣಿಗೆಗೊಟ್ಟು 
(ಸೂತ, ೨-೪); ಬಟ್ಟ ಬದನೆಯ ಕಾಯ. . . ಶುಪ್ಪಮಂ ಬಿಟ್ಟು 
ಪೊಡ್ನ [ಕಾಕಾಂ- ಡ]ಣಿಗೆಗೊಡೆ ತುಪ್ಪಗಾಯಾಯಿತು (ಸೂಕ. ೪-೦೩)- 
ಪೊಡಣಿಗೆಗೊಡು : ಕೂಡಿ ಮಾಡಿದ ಸುಪದಾರ್ಧದಂದ ವನಲ್‌ದೊಂದಿನಿಸು 
ತುಪ್ಪವನೆಆ್‌ ದೊಪ್ಪ ಮಾಗಿ ಪೊಡಣಿಗೆ[9,೫9ಂ. ವೊಡವಣಿಗೆ]ಗೊಟ್ಟು 
ಮಹಾಸ್ವಾದುಗೊಳಿಸುವಂತೆ (ಶರಶಾ- ೦). [ಪೊಡ್ಡಣಿಗೆ + ಕೊಡು] 


ಪೊಡ್ಡವಣೆ `ಪೊಡ್ಡಣ' ನೋ. 
ಪೊಡ್ಡವಣೆಗೊಡು (ಕ್ರಿ)- ಇ ಪೊಡ್ಡಣಿಗೆಗೊಡು : ಮಿಗೆ ಪೊತ್ಮವಣೆ 


ಗೊಟ್ಟ ಸಾರು ಮೊವಲಾದ ಬಲುಸೊಗಸುಳ ಥಿ ಪಾಕಂಗಳವನಿಷ್ಟದಂತಿರಲು 
(ಕುಲಕ. 3-೬). [ಪೊಡ್ಡವಣೆ (ಎ ಪೊಡ್ಡಣ) + ಕೊಡ್ಕು) 


ಪೊಡ್ಡಿ, ಪೋಟಿ, ಬಡ್ಡಿ,, ಬೊಡ್ಡಿ (ನಾ). ೧. ಸೂಳೆ; ವೇಶ್ಯೆ. 


೨. ಕೆಲವು ವೇಶ್ಯೆಯರ ಹೆಸರಿನ ಮುಂದೆ ಸೇರುವ ಪದ: 
ದೇಗ:ಲದ ಸೂಳಿ ಗೋಯಿಂದಪೊಡ್ಡಿಯ ಮಗಳು ಬಾಡಿ (29) ಪೊಡ್ಡಿ 
ಯೆಂಬೊಳ್‌ (ಇ. ೩1, ೦೨೬-೪; 7789). ಪೋಟ್ಕೆ: ೨. ಮಹಾರಾಜಾಧಿರಾಜ 
ಪರಮೇಶ್ವರಭಟ್ಟಾರರಾ ಪ್ರಾಣನಲ್ಲಭೆ ವಿನಾಪೋಟಿಗಲೆನ್ಹೊ೦* ಸೂಳೆಯರ್‌ 
(೩6 ಸ, ೦೦೩-೩: ೪). ಬಡ್ಡಿ: ೩. ನೀಚಳು, ದುಷ್ಟಳು ಎಂಬರ್ಥದ 
ಒಂದು ಬಯ್ಗುಳು ; ಏನನೆಂಬಳು ಬಡ್ಡಿ ಖಡ್ಡಿನಿತೇಮು ಕಾರಣಮೆಂದು 
ನಸುನಗುತಾ ನಿಶಾಚ:ಚಕ್ರವರ್ತಿಯ ಕೇಳ್ದಳೊಲವಿನಲಿ (ಳಾ, ೩೪-೦೮); 
ಅಟ್ಟಕ್ಕೆ ಹಾಶಲಾರೆದ ಬಡ್ಡಿ ಸ್ವರ್ಗಕ್ಕೆ ಹಾ£ದಳಂತೆ (ಹುತ್ಕಿಕ- 04); 
ಓಡಿಹೋಗುವ ಬಡ್ಡಿ ಹಾಲಿಗೆ ಹೆಪ್ಪು ಹಾಕ್ಕಾಳೇ ? (ಣರ). ಬೊಡ್ಡಿ : 
ವಿ. ಶ್ರೀ ವಿಜಯಮಹಾದೇವೀಬೊಗ್ಡಿ(ಡ್ಡಿ) ಫೋಧೀ(ಥೀ) ಸರ್ವಾ 
ನಾಡ್ಞಾಪಯಂತಿ (ಇ9. ೪121, ೪೬-೦5; 9ನೆಯ ಕತ). ಶಿ. ಮುಡುಹಿವ ಮಾಕ್ಕೆ 


ಪೊಣಕೆ 


ಸೊಕ್ಕದಿರದೇನಭಿಮಾನದ ಬೊಡ್ಡಿ(ಕಾಣಂ- ದೋಡೆ] ಬಾಲಮಂ ಬಡಿದವೆ 
(ನಂತ್ರ. 0-೩೦; ಸಿತು. ೮-೪೨೪ ಮೋ); ಇಬ್ಬರಿಗೆ ಘಡ ಹುಬ್ಬನಿಕ್ಕುವ 
ಳೊಬ್ಬಳೇ ಜಯಲಕ್ಷ್ಮಿ ಬೊಡ್ಡಿಯ ಕೊಬ್ಬ ನಿಲಿಸುವೆನು (ಕುನ್ಮಾಳ. ೨೩-೨೬); 
ದುಡ್ಡಿಗೆ ಮಣ್ಣು ಹಾಕೋ ಆ ಬೊಡ್ಡಿಯಾದರೂ ಇದ್ದಾಳಲ್ಲ (ಒಡ್ಮಿಉ. ೨೬). 
ಬೊಡ್ಡಿಮಗ, ಬಡ್ಡಿಮಗ - ವೇಶ್ಯೆಯ ಮಗ ; ಒಂದು ಬಯ ಳು ; 
ಬೊಡ್ಡಿಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಾಗಿದೆ (ಫ್ಛನರು. ೪80); 
ಎಲಾ ಬೊಡ್ಡೀಮಗನೇ, ಸುಳ್ಳು ಹೇಳುತ್ತೀಯಾ? (6ಂಗರೋ. ೯೬): 
ನಿನ್ಗೆ ಬರಬೇಕಾದ ದುಡ್ಡನ್ನು ಆ ಬಡ್ಡಿ ಮಗನ ಹತ್ತಿರದಿಂದ 
ಕೊಡಿಸುತ್ತೇನೆ (ರೂರಿ). 
(ದೇ: ॥ ತವು. ಪೊಟ್ಟಿ; ಮಲ. ಪಟ್ಟಿ; ತುಳು. ಪಡಪೆ, ಪಡಪ್ಪೆ) 
ಪೊಣಕೆ "ಪೊಣರ್ಕೆ' ನೋ. 
ಪೊಣರ್‌,, ಪೊಣರ್ಕು, ಪೊಣಖ್‌, ಹೊಣರು (ಕ್ರಿ). ೧. ಸೇರು; 
ಕೂಡು; ಜೋಡಿಯಾಗು : ನಡೆಯೊಳ್ರಾಜಮರಾಳಂಜಜಿ . . - ಪಿಕ 
ಶ್ರೇಣಿಯಂ ಪಿಡಿದೆಂಚನ್ಮ ದುನಾದದೊಳ್ಳೊಣರಲಂದೆಬ್ತಂದುವೀ ವೇಳೆ 
ಯೊಳ್ಳಡಮಾದೀ £ ವೀ 3 ಕ್ಷಿಸು ತಂಗಿಯೆಂದೆನುತಲೈತಂದತ್ತು ಕಾಂತಾರುಳಂ 
(ಉದ್ಮರಿ. ೩-೩೦): “ಮೆಯ್ವೊಣರ್‌' ಪರಾ. ೨. ಸೇರಿಕೊಂಡಿರು; ಕೂಡಿ 
ಕೊಂಡಿರಂ : ಬಾಹುಬಲಿ ಭರತನಂ ದೃಷ್ಟಿಯುದ್ಧ ಜಳಯುದ್ಧದೊಳು 
ಗೆಲ್ದು ಮಲ್ಲಯುದ್ಧ ದೊಳು ಪೊಣರ್ದು ಪಲವಾಯಂಂಗಳೊಳು ಪೊಣರ್ದು 
ಶ್ರಾಂತವಾದಾಗಳು ಭರತನಂ ಹಿಡಿದೆತ್ತಿ ನೆಲಕ್ಕಿಕ್ಕುವುದು೨ (ಶಾಭ್ರಂಕು. ೪೯); 
ಪೊಣರ್ವ ಪುಂಛಗಳು:ಚದಿಂ ಕೆದಜಾ ಮುದದಿಂದೆ ದಣುವಿಲ್ಲದೊಲ್ಲು 
ಕುಣಿವಚ್ಚಕೇಳಿಕೆಗಿಂ (ರ್ಕ. ೩-೯6). ೩. ಉಂಟಾಗು; ಒದಗು; 
ಸಂಭವಿಸು : ಅತ್ತ ದಂರ್ಯೋಧೆನಂಗಂ ಭೀಮಂಗಮನುವರಂ ಪೊಣರ್ದಿ 
ರ್ದುದು (ಕೂಕಣಾ. ೦೨-೦೦6 5); ವರಾಹಕಲ್ಪಂ ತಾಂ ಪೊಣರ್ದುದು 
(ಕಾಕಾ. ವೊಣ್ಣದುದು]ಎರಡನೆಯ ಪರುರ್ಥಾಬ್ದದೊಳ್‌ (ತುಪ್ಪ. ೦-೦-೧೪೩). 
೪. ಶೋಭೆಗೊಳ್ಳು ; ಶೋಭಿಸಂ ; ವಿರಾಜಿಸಂ : ಪೊಣರ್ವಹುಳಕ್ಷೇತ್ರ 
ಶಿಖಾಮಣಿಯಾದೀ ಪಂಪೆಯೊಳ್ವಿರೂಪಾಕ್ಷಂ - . . ಕಂಗೊಳಿಪ್ಪಂ (ಕಾದ್ಕಏ- 
೩-೬೪). ೫. ವೃದ್ಧಿಗೊಳ್ಳು ; ಅತಿಶಯವಾಗು ; ಹೆಚ್ಚಾಗು : 
ಎಣಿಕೆಗಳವಡದ ಮಹಿಮೆಗೆ ಗಣಭೂಷಣೆಗೊಲ್ಲೂ ರತ್ನಕೀಲಿತನವಭೂಷಣ 
ಜಾಲಮನರ್ಪಿಸಿದಂ ಪೊಣರ್ವ ಮುದಂಬೆತ್ತು ಘೂರ್ಜರಕ್ಷಿತಿಪಾಲಂ (ಉಠ್ಕಲಿ. 
&-0€$. ಓ. ಕಾದಂ; ಹೋರಾಡು ; ಯುದ್ಧಮಾಡು : ಆ ಕ್ಷಣದೊಳೆ 
ಮಾರ್ಕೊಣ್ಣು ಪೊಣರ್ದು ತಲ್ತಿಟ್‌ದು ಮಡಿದನೀ ಗೊಗ್ಗಿ ೫x೫ (ಎ೪: 
23. ಕಳ್ಕಳೆ- ೬-6; ಸು. 936); ಇರ್ವರುಂ ನೀಲನಿಷಧಗಿರಿಗಳೊಂ 
ದೊಂದಆಕೊಳ್‌ ಬದು ಪೊಣರ್ವಂತೆ ನಿಂದೊರ್ವರೊರ್ವರೆಮೆಯಿಕ್ಕದೆ 
ನೋಡುವಲ್ಲಿ (60ತು. ೦೪-೦೦೪ 5); ಶರನಿಧಿಯೊಡನೊರ್ಮೆಗೆ ಮಚ್ಚರಿಸಿ 
ಕೊಳಂ ಪೊಣರ್ವ ತೆಅದಿನಂಗಜಮದಸಂಹರನೊಳ್‌ ತನ್ನಳವಆಟ್‌ಯದೆ 
ಗುರುಲಘಾುವೆಂದಜ್‌ಯದುಕ್ಕಿ ನೆಅಕ ಬಲಿ ನುಡಿದಂ (ರವರ್ತಿಕ್ಕು. ೪-೬೪) 
ಭರದಿಂದಿಭದೊಳಿಭಂ ಹರಿ ಹರಿಯೊಳ್‌ ತೇರ್‌ ತೇರೊಳಾಳೊಳಾಳ್‌ 
ಪೊಣರ್ದುದು (ರ್ಯ. 4-9೩). ೬. ಸ್ಪರ್ಧಿಸು ; ಪೈಪೋಟಿ ನಡೆಸು : 
ಕೆಲರಂ ಬೀಸಿಯುವೊಶ್ತಿಯುಂ . . . ಭುಜಾದಂಡದಿಂ ಕೆಲರಂ 
ಕುತ್ತಿಯುದುತ್ತಿಯು:ಂಂ ಪೊಣರಿಯುಂ ಪೊಯ್ದೂಂ ಧನುರ್ದಂಡದಿಂ 
ಕಲಿ ಕಟ್ಟಾನೆ ಕಡಂಗಿ ಕೊಲ್ವ ತೆಅದಿಂ ಕೊಂದಂ ಮರುನ್ನೆಂದನಂ 
(ಗಠಾಯು, ೩-9೨); ನೀಮುತ್ತವೆಯೊಳ್‌ ಕರಂ ಪೊಣರೆ ಸೋಲ್ವುದು 
ತಪ್ಪದೆನಲೈ ಕೇಳ್ದು ಕಾಡುತ್ತಿರದಾಡಿಮೆಂದೆನೆ ಮನೋಮುದದಿಂ ಪೊಣ 
ರ್ದ್ವಾಡುತಿರ್ಪುದುಂ (8 ಖತು- 9-೩೩) - ಪೊಣರು, : ೬. ಬಾಣಾಂಬುಧಿಯ 
`ತೆಲಿಯೊಳದ್ದಿ ಪೊಣಕುವರೆೊಮ್ಮೆ ಮೂರ್ಛೆಯಿ:ಂ ಮೈಮಜಕಿದು ಬಿದ್ದು 
ನಹಿ ಉಾದುವರೊಮ್ಮೆ ಕೃಷ್ಣ ಪಾರ್ಥರ ತನಯರಂಹವದೊಳು 


೫೯೧೨ 


se 
ಲಾ 


'ಪೊಣರಟ 


ಪೊಣರ್ಮು 


(ಕೈಬಳಾ. ೨೨-3೪): ಮುನಿಪತಿಯೆನ್ನೊಡನೀ ಮೇದಿನಿಯೊಳ್‌ ಪೊಣರಲ್ಲ 


ಮರ್ಥರಾರೊಳರುಸಿರ್‌ (2ಠ್ಮುಕು. ೩-೬-೮): ಹಿ ಪೊಣಟ್‌: ೬. 
ಎರೆವ ಮನುಜಂಗೆ ಸುರಭೂಮಿರಂಹಂ ಶರಣೆಂದವಂಗೆ ಕುಳಿಶಾಗಾರಂ 
ಪರವನಿತೆಗನಿಲತನೆಯಂ ಧುರದೊಳು ಪೊಣಣ್ಣ ಂಗೆ ಮೃತ್ತೂ 
ಎನೆಯಾದಿತ್ಯಂ (ಕ. 11, ೦೪೩೭; 11). ಹೊಣರು : ೬. 


ಸಿ:ಹಿಕೆ ಹನುಮರಿರ್ವರುಂ, ತಾವೊರ್ವರೊರ್ವರಂ ಸೆಳೆದು, ಹೊಣರಿದ 
ರೊರ್ವರೊರ್ವರಂ ಸೋಲಿಸುವ ಛಲದ ವೀರ್ಯದ ಗರ್ವದಿಂ (ಕ್ರೀಣಶೂ. 
೪೧೩-3೯3); ಆರೆಜಾವದಷ್ಟು ಸಮಯ ಆತನೊಡನೆ ಹೊಣರಿದರೂ ಈ 
ಅಪರಿಚಿತಮಲ್ಲನನ್ನು ಸೋಲಿಸಿ ಕೆಡಹಲಾಗಲಿಲ್ಲ (ಹುಲಿಸಾ- ೨೪೩); 
ಅವರು ಧೈರ್ಯದಿಂದ ಹೊಣರಿದರೂ ಹಗೆಗಳನ್ನು ಸೋಲಿಸಿ ಹಿಂದಟ್ಟಲು 
ಅಸಮರ್ಥರಾದರು (ಜಾಳುಕ್ತ. ೩8) - 

[ದೇ-॥8 ತಮಿ. ಪೂರ”; ಮಲ. ಪುಣರು; ತೆಲು. ಪೊನರು] 


ಪೊಣರ್‌. ಪೊಣರ್ಮು (ನಾ). ೧. ಸೇರಿಸುವಿಕೆ; ಕೂಡಿಸುವಿಕೆ; ಜೊತೆ 


ಗೊಳಿಸುವಿಕೆ: (9). ೨. ಎರಡರ ಜೊತೆ: ಜೋಡಿ; ಯುಗ್ಮ: 
“ಯುಗಳಂ ಯುಗ್ಮಂ ದ್ವಂದ್ವಂ . . . ದ್ವಯಂ ದ್ವಿತಯಂ ಸಂಜ್ಞೆ ಗಳಿವೆ 
ಪೊಣರೊಳ"? (ಎಸ್ತು ಕೂ. ೧೦೪-೩೩): ತಪನಕರೆಂ ತನುಗಳನುರ್ಚಿ ಪೋಗೆ 
ಸಾರ್ವತ್ತು ಜಕ್ಕವಕ್ಕಿಯ ಮೊಣರ:ಂ ಗ್ಲಪಿತಮನವತನಾಗಳುದ್ದಂಡಪುಂಡರೀ 
ಕೋಜ್ಮ ಒಲಾತವತ್ರದ ನೆಐಲಂ (6೧ಫ. 00-80); ಗುಣವತಿ ರಾಘವನಂ 
ಲಕ್ಷ್ಮಣನಂ ನೆನೆನೆನೆದು ಶೋಕಪಾವಕನೆರ್ದೆಯೊಳ್‌ ಮಣಿಯದೆ ದಳ್ಳಿಸೆ 
ಕಣ್ಗಳ ಪೊಣರಿ೨ ಕಣ್ಬನಿಗಳುಣ್ಮೆ ದೆಸೆಗೆಟ್ಟರ್ದಳಿ (ಶಂತಾಶಾ- ೦೩-೭೭); 
ಪೊಣರದೆ ಮದನನ ಡೊಣೆಗಳ ಪೊಣರದೆನಲ್‌ ನಂಬಿ ಕೇಳ್ವೊದಾ ಯುವತಿ 
ಶಿಪಾಮಣಿಯ ಕಿಜುದೊಡೆಯನೀಕ್ಷಿಸಿ ಮಣೆಯದರಾರ್‌ ಮದನೆನಿಸುವ 
ಮೋಹನಶರದಿಂ (ಗರಿ. ೦೦-34): ೩. ಕಾಂತಿ; ಹೊಳಪು; ಶೋಭೆ: 
“ತೊಳಗು, ಬೆಳೆಗು . . - ಪೋರ್‌, ಮಿಂಚು, ಡಾಳಂ, ಪೊನರ*, 
ತೊಳಪಂ, ಮಸೆ---ಈ ೧೪ ಕಾಂತಿ” (ಕತಸಾ. 82-303) - ೪. ಯುದ್ಧ; 
ಕಾಳಗ; ಕದನ: “ಮೊನೆ ಪೊಣರ್‌ ಕೊಳುಗುಳಂ ಬಂಡಣಂ ಜುದ್ದ 
ಮೆಂದೆನೆ ಕಾಳಗಕ್ಕೆ ನಾಮಂ” (ಕಳ್ಳಿ. 90). ಪೊಣರು : ೩. “ತೊಳಗೆನೆ 
ವಿನುಗೆನೆ . . ಕಳೆ ಪೊಳೆಪು ಪೊಣರು ಮಸೆಯೆನೆ ತಳಪಮೆನಲ್‌ 
ಕವಿಗಳಿಂದೆ ಕಾಂತಿಯೆನಿರನ್ಶಿ ೦” (ಕರಳು. ೧೦೦). ೪. “ಕೊಳುಗುಳ ಬಂಡಣಂ 
ಜುದ್ದ ಮೊನೆ ಪೊಣರು ಕಾಳೆಗಕ್ಕಳವಟ್ಟಿ ನಾಮ” (ಕಬ್ಮಶುಂ- ೪0) - 
[< ಪೊಣರ್‌,. / ತಮಿ. ಮಲ. ಪುಣರ”] 

(ಕ್ರಿ). ಜೊತೆಗೆಡು ; ಅಗಲು; ಬೇರೆಬೇರೆಯಾಗು : 
ಇನರಥಹತಿಯಿಂ ನೆಗೆದ ಗಗನಧಾತುಸ್ಮಳೀರಜಂಗಳಿಂ ರೂಪಬ್‌ದತ್ತೆನೆ ಸಂಜೆ 
ಗೆಂಪನುಟಾದಿರೆ ಕನಲ್ಲು ಪೊರಲಟ್‌ದುವೊಡನೆ ಕೋಕಯುಗಂಗಳ್‌ (೫ಗು- 
೧೬-೪೬); ಇನಿಯಳ್‌ ಪೊಣರಟಾದೊಡದಂ ನೆನೆನೆನೆದುಂ ಸುಯ್ದು 
ಸುಯ್ದುಟಲ್ಜ್ಹಳ್ತಳ್ತಬ್ಬಿನಿಯಬ್ಬಿನಿದಪ್ಪದೆ ನೋಡಿ ನೋಡಿ ಜಾನಿಸಿದುದ 
ತುಲಶೋಕಂ ಕೋಕಂ (8ಗವಿ. ೦೬-೪೭). (ಫೊಣರ್‌ + ಅಲ್ಲಾ] 


ಪೊಣರಿಚು " ಪೊಣರ್ಚು ' ನೋ. 
ಪೊಣರಿಸು (ಕ್ರಿ). ಕಾದಿಸು ; ಯುದ್ಧಮಾಡಿಸಂ ; ಹೋರಾಡಲು 


ಪ್ರಚೋದಿಸು ; ಗಣನೆಗೊಳಲ್ಕದೇಂ ನೆರಪಿದಂ ಮದನಂ ಕದನೋತ್ಸವಕ್ಕೆ 

ಮೇಣ್‌ ಪೊಣರಿಸಲೆಂದು ಪೋರಿಸುವನಲ್ಲದೊಡೇಂ ಪೆಅಸಾರದಂತೆವೋಲ್‌ 

ಬೆಣೆಯನಮರ್ಚೆ ಪೂಣ್ಣಪನಿದೆಂಬಿನಮೇಂ ಬಗೆವಂದುದಿಂದು ಸಂದಣಿಸುತೆ 

ಗುಂಬದಂಬಟೆವುಯಿಲ್ಪ ಆಯ ಗಣಿಕಾಕದಂಬಕ೦ (ಶಕ. ೬-೧೩೨) - 
[ಪೊಣರ್‌, + - ಇಸ್ಯು) 


46; ಪೊಣರ್ಮು ' ಪೊಣರ್‌, ` ನೋ. 
'।( ಪೊಣರ್ಮು "ಪೊಣರ್‌್‌, ' ನೋ. 


ಪೊಣರ್ಶಿ 


ಪೊಣರ್ಕೆ. ಪೊಣಕೆ, ಹೊಣಕೆ, ಹೊಣಿಕೆ, ಹೊಳಕೆ, (ನಾ). ೧. 
ಜೊತೆ ; ಜೋಡಿ ; ಯುಗಳ : ಗುಣಾಗ್ರಣಿ ದಿನೇಶವಾಯೂಯುಗಳಂ 
ಪೊಣರ್ಕೆಯೊಳೆ ಕೀಜಾ ಬಂದೊಡೆ , . , ಕೇಳ್ಮೆಲೋದ್ಧತರತಂ (ಳರೋಂಬು. 
3-0೩). ಶಿ. ಯುದ್ಧ ; ಕಾಳಗ ; ಹೋರಾಟ ; ಇರೆ ಛಿದ್ರಿಸಿದೊಂ 
ಜವನನುವರಕ್ಕಮಿದಿರ್ಗಂ ಪೊಣರ್ಣೆಗಂ ಸುಗಿದವೊಲಾ ಹರಿಯಂ ಮೂದ 
ಲಿಸಿ. ಚಲಂಬೆರಸಿ ನಿರಾಕರಿಸಿ ಹರಿಯನಿಅ್‌ವುದು ಮೊಗ್ಗೇ (ಉತ್ರ: 
೪-00೭); ಬಲವಿರೋಧಿ ವಜ್ರಂಗೊಳೆ ದಾನವರಿಪು ಚಕ್ರಂಗೊಳೆ ಕಳರವಾರಿ 
ಗದೆಗೊಳೆ ಪೊಣರ್ಕೆಗಾವಂ ನಿಲ್ವಂ (ಕರುರ- ೦೩೭ ಶ್ರಯೋ); ಕ್ಷತ್ರಿಯರ್ಗೆ 
ದಿಮ್ಮಿದರೊಳ್‌ ಪೊರ್ಕಿ ಸಲ್ಲದೆಂದುಂ (9ರ್ಕುಕ- ೩೨-೨೨)- ೩. ಸ್ಪರ್ಧೆ ; 
ಪೈಪೋಟಿ ; ಮೇಲಾಟ : ನೆತ್ತಮನಾಡಲೀ ಘನಸುವೃತ್ತಪಸೋಧರೆ 
ಯೊಳ್‌ ಪೊಣರ್ಕ ಕೇಳತ್ತಳಗಂ ದಿಟಂ (6ಬಪು- ೪-೩). ಪೊಣಕೆ: 
೨. ತಂದಪೆ ನಾ ಸೇನೆಗಳಂ ಚಂದದ ಕಾಲ್ಮಂದಿ ಕುದುರೆ ತೇರಾನೆಗಳಂ 
ಪೊಣಕೆಯ 'ಂಟರಂ (ಜಾಉಸ್ಕ- ೨-೦೪-೨೩)- ಹೊಣಕೆ : ೧. ಭಂಟರು 
. - * ರಣ ಭೆಯಂಕರವಾಗಲು ಹೊಣಕೆಗಳಿಂದಲಿ ಹೊಕ್ಕೀಳಿದಾಡ೯ರು 
(ತ್ರಿಕುಮೋ- ೬-೪4): ೨. ಸೆಣಸು ಗಡ ನಮ್ಮೊಡನೆ ಸಲೆ ಟೆಂಠಣಿಸುವರು 
ಗಡ ಬವರಕೋಸುಗ ಹೊಣಕೆ ಗಡ ನಮ್ಮೊಡನೆ (ಕುಣ್ಮಾಕ್ಪೋ. ೦8-೬೦) ; 
ಬರಸಿಡಿಲುಗಳ ಸಮೂಹವಬ್ಬರಿಸುತ ಗಿರಿಶಿಖರಗಳ ಹೊಯ್ಯ್ವುಂತೆ ಬಿರುದಿನ 
ಹೊಣಕೆಯ ಹೊೊಂತಕಾಆ*ಗಳಾಗ ತಲುಬಿದರರಿವಾಹಿನಿಯ (ಕಂಠೂ. ೦೩-೨೩) - 
೩. ಬಾಲಕರು , , , ಚೆಂಡಿನ ಹೊಣಕೆ ಚಿಣಿಕೋಲಾಳು ಗೊತ್ತಿನ ದಂಡೆಯನೆ 
ನಾನಾವಿನೋದದಲಿ , . . ಆಡಿದರು (ಕುನ್ಮಾಳ. ೬-ಂ); ತಮತಮಗೆ 
ಹೊಣಕೆಯಲಿ ತೋರಿದರಮಿತಬಲಸನ್ನಾಹಗಳ ಸಂಭ್ರವಮದೊಳೆಪ್ಪತ್ತೇಳು 
ಕೋಟಿ ಕಿರೀಟವರ್ಧನರು (6ಕ0ಕಾ- ಇ-೨೨೭)- ೪. ಹೊಂದಿಕೆ ; ಸೇರಿಕೆ; 
ಕೂಡಿಕೆ : ಈ ಸಿದ್ಧಾಂತಕ್ಕೆ ಎಣಿಕೆಯ ಕುಣಿಕೆ ಮಾತ್ರವೇ ಕಾರಣವೋ 
ಆಧಾರದ ಹೊಣಕೆಯೂ ಇದೆಯೋ ಎಂದು ಕೇಳಬಹುದು (ಬರೋ. ೬೪). 
೫. ಕೂಟ; ಸಂಭೋಗ : ಹೊಣಕಿಗೆ ಹೋರಿದಲ್ಲಿ ವನಿತೆಯರ ಮನೆಯಾಸಿ 
ಉಂಟೆ ಘನತರವಪ್ಪ ವರಮದಾಸೋಹಿ ತಾನಾಗಿ ಅಲ್ಲಿ ಅನುವರವನಅಸ 
ಲುಂಟೆ (೫44ರ: 8. ೩೩೦-೦೨೦೬)- ಹ. ಎಣೆ; ಸಾಟಿ; ಸರಿ: ವರರೂಪ 
ನೊಳು ರುಗೆ ಹೊಣಕೆ ಸೌಭಂಗ್ಯದೊಳು ಸಿರಿಗೆ ಹೊಯಿಕೈ (ಶತಳ. ೦-೪೪)- 
೭. ಶೌರ್ಯ ; ಪರಾಕ್ರಮ ; ಹೊಣಕೆಯುಳ್ಳಧಟರೊತ್ತರಿಸಿದರ್ಶಅ*ಸಿದ 
ರ್ಕಣೆವಳೆಯ ಸಬಳದಿಂ ಸಿಕ್ಕಿದರ್‌ ಕುಕ್ಕಿದರ್ಕೆಣಕಿ ಕುಂತದಿ ಕಡಿದರಸಿಗಳಿಂ 
ಮಸೆಗಳಿಂದರುಣಜಲ ಧಾರೆವರಿಯೆ (ತಂಬಾ. ೦೬-೪). ೮. ಪ ತಿಜ್ಞೆ; 
ಶಪಥ : ಭಾಷೆಯತಿಬಳರು ಹೊಣಕೆಯಿದಲೇ ಹಿಂದ ಹಾರದಿರಣಕಿಸುವ 
ಮಾತಿಲ್ಲ ದಿವಿಜರ ಗಣಿಕೆಯರು ಬಯಸುವರು ನೂಕುವದೆಂದು ಸಾರಿದರು 
(ಕುರ್ಮಾಳೀ- ೪-೩೯): ಅಣಕಿಸುವ ಬಾಧಕರ ಬಾಯನೆ ಟೊಣೆದು ಬಸವನ ಭಕ್ತಿ 
ಭಾರದ ಹೊಣಕೆಯನೆ ಹುಂಕೊಂಡು ಪೂರೈಸಲಿಕೆ ಬೇಕು(ಶ್ರರು0. ೨೨-೩೦): 
ಹೊಣಕೆಗಳ ತಡಹುಗಳ ಕಲಿತನದ ಕಡುಹುಗಳ ರಣದವಕದಿಂ ಕುದಿಯು 
ತಿಹುದು ಹಂಸಧೃಜನ ಪರಿವಾರಮನುದಿನದೊಳು (ಶೈವಿಿಧಾ- ೦೦-೪೨)- 
ಹೊಣಿಕೆ: ೧. ಕನಕದ ಗುಂಡು ಪವಳ ಎರಡನೆ ತಂದು ಹೊಣಿಕೆಯಲ್ಲಿ 
ಇಟ್ಟ ಮೋಣಿಸಲು ಜನರಿಗೆ ಪೊಳಿವದು. ಎಂದಿಗಾದರು ಮೋಹನಮಾಲೆ 
ಯಲ್ಲದೆ ಪ್ರತಿವೆಸರೆ (0೫೫: ೨೮-೩). ೬. ತೆಂಗಿನಕಾಯ್ತ್ನೂಗ 
ಗಟ್ಟಿಯೆ ವಿಂಗಡಿಸಿ ಹೊಣಿಕೆಯಲಿ ರಾವುತ ಲಂಘಿಸುತ ನೋಡಿದ್ದ 
ಯಟಿಯಲಿರಿದ ತೆರನಂತೆ (ಶತ್ತಿ ನಿಂ... ೦೮-೮೦) ಹೊಳಕ್ಕೆ : 
೨. ಹೊಳಕೆಗೆ ಹೊಸವೀಳೆಯುವೀಯೆಂಬಗ್ಗಳಿಕೆಯ ಪಂತದ ಪಲವಾತು 
ಗಳಂ ಗಳಪುವ . , . ಭಂಜಬಲಶಾಲಿಗಳ" (ಇಯ: ಕಾ. ೬೨೨೭): ಹೊಳಕೆಯ 
ಹೆೊಂತಕಾಜ್‌ಗಳು ಹೋರಾಟದ ಕಲಿಗಳು ಬಿರುದಿನೆ ಭಟರು - . . ಎಳ 


ಹಿದರವನ ಪೌಜಿನೊಳು (ಕುರಾತಾಂ. ೦೨-೩೯); ಇಂತಪ್ಪ ಬಿರುದಿನ 


೫೯೧೩ 


19 


38 


48 


ಪೊಣರ್ಚಿಸು 


ಪೊಣರ್ಚು, 


ಬಮೊಣರ್ಚು 


ಹೊಳಕೆಯ ಭಟರ್ಗಳು ಮುಂತಾರ್ಭಟಿನುತೈಠರಲು (ಕೋಶತ. ೬೩-೩೩). 
೩. ದಮುಣದ ಹೆೊಳಕೆಗಕ ಹೋರಾಟ ಬಿಡುವಿಲ್ಲುಭಯಃಪಟುಭಟರ 
(ಹುಂ. ೬-೬೩); ತಂದೆ ಮಕ್ಕಳು ಬೆರಸಿ ಹೊಯ್ದಾಡಿದರು. ಮೂದಲಿ 
ಸುತ್ತೆ ಹೊಳಕೆಯಲಿ (ಕಳಾ. ೨೦-೦೪); ಹೊಳಕೆಯಿ೨ ವೀರವಾದಗಳ 
ಲೆಸೆವ ಚರರ ಪದಗತಿಗಳು ದುಂದುಭೀಭೀಂಕಾರಭರಕಳುಕಿ ನಮಿಸಲೈತಹ 
ರಂಜಮಾಳಿಗಳ ತೆರದೆ ಖಣಿಖಟಿಲೆಂಬ' ವಾದ ಮಣಗಧರವದಿ ತುಂಬಿ 
ತೆಣ್ಣೆಸೆ ರಭೆಸದಿ (00%. ೦-೬-೦೩). ೯. ಗುಂಪು; ಸಮೂಹ: 
ತಿಳಿದ ಉರಿರುಳೆರಕವೋ ಮೇಣ್‌ ತುಳಜನದ ಹೃದಯಾಂಧಕಾರದ ಹೊಳ 
ಕೆಯೋ ತಾನೆನುತಿರಲು ನಡೆತಂದನಾ ದನುಜ (ಉುಣ್ಕಾತ. 8-೨೦); ಅತ್ತ 
ಬಿಜ್ಜಲಭೂವ . . . ಹೊಳಕೆಯ ರಾವುತರು ಎಳೆವ ಬಾವುಲಿ ಬೊಂಬೆ 
ಕುಳಕನ ಕುಲದಂಶೆಯೊಪ್ಪಿ ಹನೆನಿ (ಳೋಡತ, ೩-೭೪) 

ಹೊಣಕೆ ಮಾಡು ಎ ಸಂಗಡಿಸು ; `ಅಣಿಗೊಳಿಸು : ₹ಣೆಯ ಶಿದ್ದುತ 
ಗಆ್‌ಯ ಕಟ್ಟುತ . . . ಹೆದೆಯನಳವಡಿಪ ರಣಕೆ ಸುಭಟರ ಹೊಣಕೆ 
ಮಾಡುವ ತ್ರಿಣಯಪುರವನು ನೋಡಿ ಕಾಲವನೆಣಿವ ತೆಅದಲಿ ನೋಡು 
ತಿಹ ರಣಧೀರ ಸೌಮಿತ್ರಿ (4%. ೦೭-೨೦). [ಪೋಲ್‌ --ಕೆ) 


ಪೊಣರ್ಗಳಸ (ನಾ). ಜೊತೆಯಾಗಿರುವ ಕಲಶ ; ಜೋಡುಕಲಶ : ಪೊಂ 


ವಾಣ: ಮೆಟ್ಟುವಂತುಬ್ಬರಿಪ ಮುಗುಳ ಗೆ.ಎಂಚಲ್ಲಳಂ ಮೆಟ್ಟಿ ಪೂವಂ 
ತಿಕಾವುದ್ಮಚ್ಚಂದ್ರಬಿಂಬಾನನೆಯ ಘನಕುಚೆದ್ವಂದ್ವಮಂ ಪೊತ್ತು ಜೆಲ್ವಿಂದೇಂ 
ಗುತ್ತಿರ್ಪಜ್ವಲನ್ಮಾಧವಿಮಧುನೃಪನೇಟ್ರಿಂದೊಡಾನಂದದಿಂದಂ ಮಿಣುಗು 
ತ್ತಿರ್ಪನ್ನೆಗಂ ಕನ್ನಡಿ ಪೊಣರ್ಗಳಸಂಬೊತ್ತವೋಲ್‌' ಪೆತ್ತುದಿಂಪಂ (ಊತ. 
[ವೊಣರ್‌, -- ಕಳೆಸ್ನೆ ( ಎ ಕಲಸು] 
(ಕ್ರಿ). ಕಾದಾಡುವಂತೆ ಮಾಡು ; ಹೋರಾಡಿಸು : 
ಪೊಣರ್ಚಿಸಿದಪನಾನೆಯಂ ವತಾವಟಿಗನಿನರಸಂ (ಕಣ್ಮುಶು- ೩೪೦ ಶ್ರಯೋ).- 
[ವೊಣರ್ಚು 4. - ಇಸ್ಕು) 
ಪೊಣರಿಚು (ಕ್ರಿ). ೧. ಜೊತೆಮಾಡು ; ಸೇರಿಸು; 
ಹೊಂದಿಸು : “ ಪೊಣರ್ಚು_ ಸಂಯುಗೇ (ಬೆರಸು) ” (ನರಾ); ಸುರ 
ಸುದತೀಕದಂಬಕದ ಗಾಂದರದಿಂ ದನಿಯೊಳ್‌ ದರಸ್ಮಿ ತಾಂಬುರುಹಮನೊತ್ತಿ 
ಚುಂಬಿಸುವ ತುಂಬಿಯ ಗಾವರಮಂ ಪೊಣರ್ಚೆ (ಅತ್ರ. ೪-೦೨೦). ವಿ. 
ಉಂಟಾಗು ; ಒದಗು ; ಸಂಭವಿಸು : ನೀರದವಿಟಿಂಗೆ ವಿದ್ಯುನ್ನಾರಿಯ 
ಎರಹಂ ಪೊಣರ್ಚೆ ಬಡವಾಗಿ ಕರಂ ದೂಆ್‌ಸಿ ಬೆಳರ್ತ ತೆಅದಿಂ ಶಾರದಜಳ 
ಧರದ ತಂಜುಗಲೊಗೆದುವು ನಭದೊಳ್‌ (ಊಕಾಶ- 8-90). ೩. ಮಾಡು; 
ಉಂಟುಮಾಡು ; ಒದಗಿಸು: ತೆತ್ತುತನಕ್ಕೆ ತೆತ್ತುತನಮಂ ಪುಸಿ 
ನಲ್ಮೆಗೆ ಮೋದಿ ನಲ್ಮೆಯಂ . . - ಉಕ್ಕೆವಕುಕ್ಕೆ ವಗೆಯ್ತುವುಂ ಪೊಣರ್ಚುತ್ತು 
ಮುವಾಯದಿಂ೨ 6ಳಿಯೆ ಕೂಡುವನಂ ವಿಧು ಕಂಡು ಮೆಚ್ಚಿದಂ (ತ್ಕಾ. 
693 ಕೂರ್ರಳ) ; ಬೆಚ್ಚದೆ ಬೆದಣದೆ ಮೊಲೆಯಂ ಸಾರ್ಚಿದ ಮಣ್‌ವೆರಸು 
ಸುಟ್‌ವ ವವಾನಿಸರುಲಿವಂ ಮಚ್ಚಿದ ವುಲ್ಲೆಗಳಲ್ಲಿ ಪೊಣರ್ಚುತ್ತಿರ್ದಪುವು 
ಶಿಎಂತರಸಪರಿಣತೆಯಂ (ತ್ರೋ್ಪತು. 4-0೪0). ೪. ನೆರವೇರಿಸು ; ನಡೆಸು ; 
ಆಚೆರಿಸು: ಜಿನಪದಪದ್ಮದೊಳ್‌ ಮಣಿಕಿರೀಟತಟಂ... ಪರಿಶುದ್ಧಿಯೊಳ್‌ 
ತ್ರಿಕರಣಂ ಸಮಸಂದಿರೆ ಮುಖ್ಯಸೌಖ್ಯಭಾಜನನಮರಂ ತ್ರಿಲೋಕತಿಲಕುಗೆ 
ಮಹಾಮಹಮಂ ಪೊಣರ್ಚಿದಂ (೫ಂತಿತು- ೭-೩೦). ೫. ಕೈಕೊಳ್ಳು ; 
ಪ್ರಯೋಗಿಸು": ಇಂತೀ ವೇಟ್ಮ ಪದಿನಾಜುಂ ಸಂಧಿ ವಾಚಸ್ಪತಿನೀತಿ 
ಯಲ್ಲಿರ್ಕುಂ ಸೋಮದೇವಸೀಶಿಯಲ್ಲಿರ್ಕುಂ ಇವಅಲ್ಲಿ ನಾವಾವ ಸಂಧಿಯಂ 
ವೊಣರ್ಚುವೊಡಮರಿವು:ರ್ದನನೊಡಂಬಡುವನಲ್ಲ (ಕೂತಕೂ. 330-5). ೬. 
(ಯುದ್ಧ, ಜಗಳ ಮೊದಲಾದಂವುಗಳನ್ನು) ಹೂಡು; ಒಡ್ಡು ; 
ಏರ್ಪಡಿಸು : ಒರ್ವ ಗಂಧರ್ವನೊಳೆ ಚಿತ್ರಾಂಗದಂ ದ್ವಂದ್ವಯುದ್ಧಮಂ 
ಫೊಣರ್ಚಿ ಕುರುಕ್ಷೇತ್ರಮಂ ಕಳಂಬೇಟ್ತು ಕಾದಿ ಸತ್ತೊಡೆ (ಕಂಶಠಾ: ೦-೬೩ ಶ); 


೮೩-೭೨). 


ಪೊಣರ್ಪುಳಿ 


ಅಂತಚಿಂತ್ಯಯಂವ್ಧಂಗೆಯ್ದೂ ಲಕ್ಷ್ಮಣನಂ ಗೆಲಲ್‌ ನೆಅಕಿಯದೆ ವಿದ್ಯಾ 
ಯುದ್ಧಮಂ ಪೊಣರ್ಚಿ ದಿವ್ಕಾಸ್ತ್ರಮನಭಿಮಂತ್ರಿಸಿಕೊಂಡಿಸುವುದುಂ 
(ಕಂಠರಾಮೂ. 09-086 ನ); ಅವನ ಸತಿ ವುರುಡಿ ನೆವದಿಂ ಬವರಮನೆ 
ಪೊಣರ್ಚಿ ಮಾರಿದತ್ತಾಖ್ಕೆ ಮಹಾಹವಶೀಲೆ ತನ್ನ ಮನೆಯಿಂದವೆ ಪೊ 
ಮಡಿಸಿದ(ಳು ಕ]ನಲ್ಲು ಪದ್ಮೂವತಿಯಂ (ಫುಜ್ಣಾಸ್ತ್ರ- ೨-98). ವಿ.|6 
ಯಂದ್ಧ ಮಾಡು ; ಕಾದು; ಸೆಣಸು : ತಲೆಗಾಯಾ ಭಟನಂ ಪೊಣರ್ಚಿ 
ಪೊಡದಿಕ್ಕೀ ದ್ರೋಹನಂ (ಅನಂತ. ೦೦-೨೬) ; ಹರಿಹರಪದ್ಮಜಾದಿಗಳ 
ನೋವದೆ ಕಂತು ಲತಾಂತಬಾಣಮೊಂದೆರಡಅಾನೆಚ್ಚು ಗೆಲ್ಲ ಜಯದನ್ಗದ 
ಸುಗ್ಗಿಯ ಮೊಟ್ಲಿದೆಂದು ಬಂದಿರದೆ ಪೊಣರ್ಚಿ ಸೋಲ್ಡು (ಶ್ರತ್ತಫು ೦-೦೨); 
ಕಲಿ ರಂಜಹಂಸನಶ್ಚವನೊಸೆದೇಅ*ಯೆಕ್ಕತುಳದಿಂ ಪೊಜಮುಟ್ಟರಿಯೊಳ್‌ |10 
ಪೊಣರ್ಚಿದಂ (ರಕಳು. 0-೬೩)- ಲೆ. ಪೈಪೋಟಿ ನಡೆಸಂ ; ಸ್ಪರ್ಧಿಸು : 
ತನುವಿದುವೊಂದನುಳ್ಳ ನಭದೊೊಳ" ಶಿಶುಕೇಸರಿಯೊಂದನುಳ್ಳ ಕಾನನದೊಳ 
ದೊಂದು ಕುಟ್ಮಲವಃನಮುಳ್ಳ ಸರೋವರದೊಳ್‌ ಪೊಣರ್ಚಿ ನೆಟ್ಟನೆ ದೊರೆ 
ಯಾದುದೀ ಬಲಮೂುವಿಕಾ ಶಿಶುವೊರ್ವನಿನೆಂಬಿನಂ ಜಗಜ್ಜನಮತಿಮುಗ್ಧ 
ಬಾಲನರಪಾಲಕಮಾದುದು ಚಕ್ರಭೃತ್ಕುಲಂ (ಆಂತ್ರು- ೪-63): ಗಣಿದ|16 
ದೆೊಳೇಂ ಕರುವಹಿಡಂ ಪೊಣರ್ಚುವೊಡೆ ನೆಗಲ್ಹ . ದಿವಿಜರಾಜಎವನಾನಕ್ಕೆಣೆ 
ಪೋಲ್ವೈ ಸಮಂ ಸದೃಶಂ ತೊಣೆ ತೋಡನುಸಾರಿ ಸಾಟಿ ಪಾಸಟಿಯೆನಿಕುಂ 
(ಸುಳುಮೂ. -೦೦-3೦). ಪೊಣರಿಚು : ೭. ಪೊಣರಿಚುವನಾವ ದಕ್ಷಂ- ನೋಳ್ಟಿ 
ವಿದುವೆ ಸನ್ನಾಹಭೇರಿಯ ಪೊಡೆಯಿನೈ (ತತುಪು- ೪-೯-೦೩). 
ಶೊಣರ್ಚುವ ಬಲೆ-ಒಂದಕ್ಕೊಂದು ಕೂಡಿಸಬಹಂದಾದ ಒಂದು 20 
ಬಗೆಯ ಬಲೆ (?) : ತಡಿಕೆವಲಿ ಕಣ್ಣಿವಲೆ ನಿಟ್ಟಡತಿಲ್ವಲೆ ಗೂಂಟವಲೆ 
ಪೊಣರ್ಚುವ ಬಲೆ ಮಂಂ ಬಿಡುವಲೆ ನಡುವಲೆ ತಡೆವಲೆ ಸಿಡಿವಲೆ ನಿಡು 
ವಲೆಗಳೊಪ್ಪಿ ದವು ಲುಬ್ಮಕರೊಳ (nಂಳ. ೦-6೦). (ಪೋರ್‌, * ಎ ಚ್ಯು) 
ಪೊಣರ್ಪುಳಿ (ನಾ): ಒಂದಂ ಸ್ಥಳದ ಹೆಸರು ;; ತಸ್ಯ ಸೀಮಾನ್ತರಾಣಿ ಬಡ 
ಣದೆರೆ ಪೊಣಪುಗ್ತಳಿ ಬಡಗಣ ಪಡುವಣ ಕೊನೆದು ಪಾಣತ್ತಿಗಲ್ಲು [25 
(ಪರಿ ೦೯೨೭. ೦೨೨-೫೯: 808) - (2}- 
ಪೊಣರ್ವಕ್ಕಿ (ನಾ): (ಹಗಲಿನಲ್ಲಿ) ಜೊತೆಯಾಗಿರುವ ಹಕ್ಕಿ; ಚಕ್ರವಾಕ 
ಪಕ್ಷಿ; ಜಕ್ಕವಕ್ಕಿ : “ಕೋಕಂ ರಥಾಂಗಂ ಪೊಣರ್ವಕ್ಕೆ ಚಕ್ರಂ” (ವಸ್ತುಳೋ. 
೪೨-೦೬); ಕಾಗೆ ಪೊಣರ್ವಕ್ಕಿ ಷೊಂಗುರು ಗೂಗೆ ಮುುಲುಂದಂ ಬಲಾಕೆ 
ಲಾವುಗೆ 'ಸೇನಂ. (ಉಪ್ಕಸಾ- ೦೦೪೪ ಶೂದ್ರಳ) ; ಮದನನ ಪೆರ್ಗಿಚ್ಚಿಂ ಮಗ್ಗಿದ| 39 
ಪೊಣರ್ವಕ್ಕಿಗಳ ಹೃದಯಸಂಕುಳದಿಂದುಣ್ಮಿದ ಕರ್ಬೊಗೆಯೆಂಬಿನೆಗಂ ಪುದಿ 
ದೆತ್ತಂ ಮರ್ಬಿನುರ್ಬು ಪರ್ಬಿತ್ತಾಗಳ್‌ (ಕಾದಂಉ- ೦೪೦); ನಲ್ಮೆಯ 
ಪೊಣರ್ವಕ್ಕಿಯ ನುಡಿವಕ್ಕಿಯ ಬೆಳುದಿಂಗಳ ಹಕ್ಕಿ ಯ ನಿಡುಗಣ್ಣಜ್‌ವಕ್ಕಿಯೆ 
ಬಳಗಂ ಬಳಸಿದುದಾ ನೃಪಸತಿಯಾ (ಯ. ೨-೦). [ಸೊಣರ್‌; + ಪಕ್ಕಿ) 
ಪೊಣರ್ಪೆಟ್ಟು (ನಾ)- ಜೊತೆಯಾಗಿರುವ ಬೆಟ್ಟ : ಜೋಡಿಬೆಟ್ಟ ;|36 
ಮೊಲೆ ಪೊಣರ್ವೆಟ್ಟು... ಕೋಮಂಳತನುಯಷ್ಟಿ ಕಲ್ಪಲತಿಕುಂಕುರಮೊಳ್ಳುಡಿ 
ಸೋಗೆ ಮನ್ಮಭಾನಳಶಿಖ ಬೇಗೆಯಾಗೆ ಮದನಾಟವಿಯಂತೆವೊಲೊಪ್ಪಿ 
ತೋಟಾ್‌ದಳ್‌ (ಕಾವ್ಮತಾ- ೬೦೨ ಶೂದ್ರಕ). 
[ಪೊಣರ್ಥ್‌ 4೬ ಬೆಟ್ಟು (« ಬೆಟ್ಟ)) 
೩ಶೊಣಜಾ್‌ `ಪೊಣರ್‌,' ನೋ. 
ಪೊಣೆ, (ಕ್ರಿ). ಹೊಡೆ; ಪೆಟ್ಟುಕೊಡು ;: ಏಟಂಕೊಡಂ : ಪೊಣೆದೋ 
ರೋರ್ವರನೆಚ್ಚಂಬುಗಳು ಮಧ್ಯರಣರಂಗದೊಳು ಕತ್ತರಿಸುತ ಬಣಬೆಯ 
ನೊಡ್ಡಿ ದಂತಾಗಲು ಬಕೇತುವಣುಗನ ಕೈಯಂಬು ತೀರೆ (ನೇಲಸಂ. 
೨೮-೮೭) ಬಾಯೆಂ ಪೊಣೆದು ಎರಿಂಚಿಯು ಕಾಯಜಪಿತನೆರ್ದೆಯನೊೊದೆದು 
ಸುರಪತಿಯೇ ಗಕ್ಕಾಯತಭಗದಂಕಿತವಂ ವತಾಮದೊಳಂಗಿಸಿ 
ನಂಗದೊಳೆಸೆದೆಂ (ಹಖ್ಮಾರ- ೬-೨6): ವರ್ನಾ೯ಣೆಗಳಂ ಪಣೆಯೊಳಣೆವುತುಂ 


3೯೧೪ 


ವೂಹೇಶ| 66 


ಸೊಣೇಾಲ 


ಪೊಣಿವುತುಂ . . ತೇರ್ಕುದುರೆಗಳ ಭಟರನಟ್ಟುತುಂ ಮೆಟ್ಟುತುಂ 
ವೃಷಭಂ ಪ್ರಹಾರಿಸಿದನು (ಕಂಫಿ: ೪9-೦6) - "ಪೊಣೆಗುಂಡು' ಪರಾ. 
ಪೊಣೆ,, ಹೊಣೆ (ನಾ). ೧. ಜವಾಬ್ದಾರಿ; ಉತ್ತರದಾಯಿತ್ವ : “ಪೊಣೆ 
ಕಾಟಿ” ಪರಾ, ೨. ಹೊಣೆಗಾರಿಕೆಯನ್ನು ವಹಿಸಿಕೊಂಡ ವ್ಯಕ್ತಿ: 
ಜವಾಬ್ದಾರ ; ಹೊಣೆಗಾರ: ನರನ ಜೀವನಕ್ಕೆ ಪೊಣೆ ದೇವಪುರ 
ಲಕ್ಷ್ಮೀಶನು (ಕೈಮಿರಾ- ೨೩-೬೪). ೩. ಕರಾರುಪತ್ರ ; “ಜಾಮಾನು” 
(ಗಂಗಾನು- ೨೦೭), ೪ಉ. ಕರಾರಂಪತ್ರವನ್ನು ಬರೆದುಕೊಟ್ಟವನು; 
ಜಾಮಾನುದಾರ : (8). ಹೊಣೆ: ೧. ಹಣೆಯ ಹೊಣೆಯ ತೋಜ 
ಉದರವ ಹೊರೆವ ನಿಮ್ಮ ಮಟಯಲಡಗಿಪ್ಪ ಹಡಪಿಗ ನಾನಯ್ಯ (ಕೂಸು. 
೯೩-೦೦); ಧರ್ಮಜ ಹೊಗಳು ಹೊಣೆಯನು ವಚನಿಸೊಡ್ಡ ವನಿದು ವಿನೋದ 
ವಲೆ (ಕುವ್ಮಾಸ. ೧೬-೪೭); ಅವನ ಹೊಣೆ ನಿಮ್ಮ ಹೊಣೆಯೇ ಆಗಿದೆ 
(ಕಂಗರೋ- ೦೦); ದೊಣೆಗೆ ಹೋದರೂ ಹೊಣೆ ತಪ್ಪದು (ಗಾರೆ). ೨. ಶಿವನೇ 
ಶಂಕರಾ ಸ್ಥಾಣುವೇ ಜಲಂಧರಾಸುರಎಜಯು ರಕ್ಷಿಸು ರಕ್ಷಿಸು ನಮಃ ಶಿವಾಯ 
ನೀನೆ ತೊಣೆ ನೀನೆ ಹೊಣೆ (ವಾಗೀರ. ರೇ- ೨೬೭-೯): ಬಾಳಿಸುವದಕೆ ಹೊಣೆ 
ನಾನು ಭಕ್ತನಾಗು ಸಮಸ್ತ್ರವಸ್ತುವ ಯುಕ್ತರಾಜ್ಯವನೀವೆಚು (ಇಸಕಿ. 
೨೭-೩೫೪): ನಿಮ್ಮಾಯುಷಕೆ ಹೊಣೆ ತಾನು ಹೇಳಿತ ಮಾಡಿ ಬೇಗದಲಿ 
(ಕುವ್ಮಾರ್ರೋ. ೦೯೨೩೭). ಹಿ. ರವಮಾದೇವಿಯವರನ್ನು ಹೊಣೆಯ ಮೇಲಿ 
ಬಿಡುಗಡೆ ಮಾಡಿಕೊಂಡು, ಗೋವರ್ಧನರಾಯನಂ ಅವರನ್ನು ತಮ್ಮ 
ಮನೆಗೆ ಕರೆದೊಯ್ದನು (ಸ್ಕೂಂಪಿಂ. ೨೨೦). ೪. ಸರ್ವವೂ ಸಾಧ್ಯವಾದಡೆ 
ತಾನಿಲ್ಲ ಬಯಲಪ್ಪು ದಕ್ಕೆ ಇದೇ ಚಿಹ್ನ ಹೀಗೆಂದು ನಂಬುವುದು ನಂಬದಿದ್ದರೆ 
ಚೆನ್ನಬಸವಣ್ಣನ ಹೊಣೆಯ ಕೊಡುವೆ ಕಾಣು (ಅವಶಂ. ೦೭೮-೭೯೪); ಮಾಜಿ 
ಹೋಗರು ನಾವು ಹೋೊಣೆಯಿವರ್ಗೆಂದಾದಿರಾಜ ವೊಕ್ಶಣಿಸಿ ಕೈಮುಗಿದ 
(ರರತ. ೪೫-೮೮). 
ಪೊಣೆಯಾಗು,. ಹೊಣೆಯಾಗು - ಜವಾಬ್ದಾರಿಯನ್ನು ಹೊರು ; 
ಭಾರವನ್ನು ಮಹಿ೩ಕೊಳ್ಳು : ಇಆ್‌ಯೆಲ್ಪಲ್ಲೋೊಡೆ ವೀರನಾಗು . . 

- ತೆಅಬಲ್ಲರ್ಪೊಣೆಯಪ್ಪುದೈ  (ಸೀೋಮೀಕ. ೭೭), ಶಾಯೆ .ಕೊಟ್ಟುದು 
ತಮಗೆ ತಾನದೆ. ಕಆಯಂವಗತಿಗಮುಸಾರಿ ಯಾದವರಾಯ ಹೆಣೆ 
ಯಾಗಿರಲು ಲಕ್ಷ್ಮವೇ ದೈತ್ಯಕೋಟಿಗಳು (ಸಂಠಶ. ೨೩-೪೯): ಮಾಯೆಯು 
ನಿನ್ನ ಬಹುವಿಧದಿ ಕಾಡುತಲಿಹುದು . . . ಕ್ಷಿತಿಯು ಪೂಜ್ಯತೆ ಕೆಡಿಸುವುದು 
ಮುಂದೆ ಶತಜನ್ಮಂಗಳಿಗೆ ಹೊಣೆಯಾಗಿ ನಿಲ್ಲುವುದು (ಭಿರಂದ. ೦-೩೨-೨); 
ಗಣಿಕನ ನೆರೆ ಹೊಲ್ಲ ಗಣಿಕೆ ಮುದಿಯಳು ಹೊಲ್ಲ ಕಣುಕಟ್ಟು ಹೊಲ್ಲ ಅಜ 
ದರಲಿ ಅರಮನೆಗೆ ಹೊಣೆಯಾಗ ಹೊಲ್ಲ (ಸರ್ವಜೃ. ೭೪೬): ಹೊಣೆಗೊಡ್ಡು 
= ಜುಮಾನಾಗಿಸಂ  ಹೊಣೆಯಾಗಿಸು ; ಜಾವಿತಾನು ಮಾಡು: 
ಹೊಣೆಸೊಡ್ಡಿ ದೊಡ್ಡಣ್ಣ ಚಿಕ್ಕಣ್ಣನವರ ಪೊಕ್ಕಣಿಸಿರಿ (ಠ33- 93-6೬). 
ಹೊಣೆ ಮಾಡು ಇ ೧. ಜಾಮಾನು ಕೊಡು; ಹೊಣೆಯಾಗು : ಆ 
ಪೊಂಗಳಿತ್ತವರೊಂದುದಿನ ನಿಲಿಸಿ ಗಾಜುಮಾಡುತ್ತಿರಲ್ಕಂಡು ಬರಲೀತನಂ 
ತೋಆದವಪೆನೆಂದು ಶಿವಭಕ್ತನಂದದಿ ಬಂದು ಹೊಣೆ ಮಾಡಿ ಬಿಡಿಸಿ ತಂದು 
(ರುರುಕಾ: ೧೩-೬೬). ವ. ಜವಾಬ್ದಾರನನ್ನಾಗಿ ಮಾಡು; ಹೊಣೆ 
ಗಾರನನ್ನಾಗಿ ಮಾಡು : ಅವನು ತನ್ನ ತಪ್ಪಿಗೆ ಬೇರೆಯವರನ್ನು ಹೊಣೆ 
ಮಾಡಿದನು (ರಂ). ೩. ಕಾದಿರಿಸು; ವಿಸಾಸಲಾಗಿಡು : ಅವನು 
ತನ್ನ ಪ್ರಾಣವನ್ನು ಒಡೆಯನ ಶತು) ಸಂಹಾರಾರ್ಥವಾಗಿ ಹೊಣೆ ಮಾಡಿದ್ದ 
ನಲ್ಲದೆ ಸ್ವರಕ್ಷಣಾರ್ಥವಾಗಿ ಎಂದೂ ಆಶಿಸಿದವನಲ್ಲ (ಕಎಕ- ೨೩). 

[ದೇ. ॥ ತಮಿ. ಪಿಣೈ, ಪುಣೈ: ಮಲ. ಪಣ; ತುಳು. ಪೊಣೆ, ಹೊಣೆ] 
ಪೊಣೆಕಾಜಿ, ಪೊಣೆಗಾರ, ಹೊಣೆಕಾರ, ಹೊಣೆಕಾಜ್ಕ ಹೊಣೆಗಾರ. 
ಹೊಣೆಗಾಜ (ನಾ). ೧. ಜವಾಬ್ದಾರಿಯನ್ನು ಹೊತ್ತವನು ; 
ಭಾರವನ್ನು ವಹಿಸಿಕೊಂಡವನು ; ಜವಾಬ್ದಾರ : ಇನ್ನೇಕೆ ಬಹು 


ಪೊಣೆಗಾರ 


ಪ್ರಚಿಂತೆಯೆನಗಂ ಸಂಸಾರಮಂ ಖಂಡಿಸಲ್ಪೋಣಿಕಾಕು ವತಿ (ನೀ)ನಿರಲ್ಕಿವ 
ಗಣಾನಂದಾಬ್ಕಿಚಂದ್ರೋದಯಾ (ಕಂಳಕ. ೩೪11, ಲೀ). ಪೊಣೆಗಾರ : 
೨. “ ಜಾವಿರಾನುದಾರ ” (ಗಂಗರು. ೨೦೭). ಹೊಣೆಕಾರ ; ೧. ಎಲೆ 
ಭೈರವಾ ಕಾಶಿಯಲ್ಲಿದ್ದವರ ಮುಕ್ತಿಗೆ ನೀನು ಹೊಣೆಕಾರನು (ಕಾಶೀಠು. 
೨೪-೪). ಹೊಣೆಕಾಅ : ೧. ಹೊಣೆಕಾಅನೊಪ್ಪ ಶ್ರೀಮಹಾದೇವಶರಣ 
(೫೪೩. ೦೯೩೦, ಉಡುಪಿ. ೬೦೦-೨೪ ; 1989) ; ತಲೆ ಪೋಪ ಬಳಿಗೆ ಕಾಲೆ 
ಹೊಣೆಕಾಅನೆಂದೆಂಬ ಗಾದೆಗೆ ಸಂದು ಮೇಲನಟ್‌ಯದೆ ಬಂದು 5ಂಡನಾ 
ವೀರ ಶರಜಾಲದಿಂ ಪುದಿದ ರಣವಂಗಮಂ (ಕಂಪು. ೩೨-»). ಹೊಣೆಗಾರ: 
೧. ಆ ಸೆರೆಮನೆಯಲ್ಲಿ ನಡೆಯುತ್ತಿದ್ದ ಕ್ರೂರಕೃತ್ಯಗಳಿಗೆಲ್ಲ ಯಾರು 
ಹೊಣೆಗಾರರೊ ಅಂಥ ಇನ್‌ಸ್ಪೆಕ್ಟರ್‌ ಮತ್ತು ಮುಖ್ಯ ಕಾವಲುಗಾರರಿಗೆ 
ವಿನಯವಿನಮ್ರನಾಗಿ ವಂದನೆಯನ್ನರ್ಪಿಸಬೇಕಾಗಿತ್ತು (ಫ್ರರು. ೦೪6)- 
' ಹೊಣೆಗಾರಿಕೆ ' ಪರಾ. ೨. “ಲಗ್ನಕಃ, ಪ್ರತಿಭೂಃ - ೨ ಹೊಣೆ 
ಗಾರ, ಜವಿತಾನ್‌ದಾರ?” (ಸಕ್ಕಾಂತಿ. ೩೦7). ಹೊಣೆಗಾಅ : ೧. ತಾಯೆ 
ಬಾರೌ ತಂಗಿ ಗಂಧದ ವಾಯುವಿದೆ ಹೊಣೆಗಾಜನಾಗಿ ನವಾಯಭೋಜನ 
ಎಂದು ದೊರಕಿತು ಮನುಜವತಾಂಸದಲಿ (ಕುತ್ಕಾಳ. €-00) ; ಹುಟ್ಟಿಸಿದ 
ದೇವ ತಾ ಹೊಣೆಗಾಅನಾನಿರಲು ಗಟ್ಕಾಗಿ ರಕ್ಷಿಪನು ಇದಕೆ ಸಂಶಯವಿಲ್ಲ 
(ಕನಕ. ೬೦-೦)- ವಿ. “ ಪ್ರತಿಭೂಃ, ಲಗ್ನಕಃ - ಈ ೨ ಹೊಣೆ(ಗಾಅಂ) ” 
(ಹಲಾಯು, ೬೨.೨೨೩). ( ಪೊಣ್ಮೆ---- ಕಾಲಿ ] 
ಪೊಣೆಗಾರ "ಪೊಣಿಕಾಲ'” ನೋ. 
ಪೊಣೆಗುಂಡು, ಹೊಣೆಗುಂಡು (ನಾ). ಒಂದಂ ಬಗೆಯ ಆಟ (?): 
Pp ಇದು "ಪೊಡೆಸೆಂಡು' ಎಂಬ ಆಟವಿರಬಹುದಂ: ಪರಿವರಿ ಪಾಲಂ 
ಬಳಿ ಮರದೆರಸಿ ಕುಳಿಲ್ಲೆಂಡು ಬಟ್ಟು ಹ ತಿಜಿ೨ಿಕಣ್ಣಟ್ಟುಂಗರೆ ಪೊ ಕಾಂ. ಹೊಣೆ 
ಗುಂಡೆಂಬಿವನಾ ಮುರಹರನಲ್ಲಲ್ಲಿಗಾಡುತುಂ ಬರಲ” (ಇಗೂ. ೪-99; 
ಕಾನ್ಕಸಾ: ೩೭೭ ನೋ). ಹೊಣೆಗುಂಡು ; ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ.. [ ಪೊಣ್ಮೆ--ಗುಂಡು ] 
ಪೊಣ್ಣನೆ (ಅ). ಕೂಡಲೆ ; ತಕ್ಷಣ ; ತಟ್ಟನೆ : .ಅಣ್ಣಾಜಿ ಬಹಾಗ ಕುಳಿತಿರ 
ಲಾಗದೇೆಳಣ್ಣಾಯೆಂದನು ಚಿಕ್ಕಮಗನ ಪೊಣ್ಣನಾ ಮಗನೆದ್ಧನೊಡನೆ 
(ರರಕ 6.೩೮). 
5 ಪೊಣ್ಣೆಪೊಣ್ಣನೆ (ದ್ವಿರುಕ್ತಿ) : ಪೊಣ್ಣಪೊಣ್ಣನೆ ಕುಣಿಯೊ ಚಿಣ್ಣ 
ಯರೌವನರಆ್‌ದು ಕಣ್ಣ ಬಅವು ಹರಿಯಿತೆಂದು ಹೆಣ್ಣುಗಳಿಲ್ಲರು . - 
ಲಿಂಗಣ್ಣಗಾರಶಿಯನೆಶ್ತಿದರು (ಕೋಡಕ. ೩-೦೦೭). [ಪೊಣನ್ಕಿ -- - ಅನೆ] 
ಪೊಣ್ಮಂಚಿ (ನಾ). (?) : ಅಂಚೆದುಪ್ಪುಳುವಾಸು ಕೌಳುಡೆಮಲಗು 
ಪೆಣಣ್ಮಂಚಿಯ ಮೇಲ್ಲಟ್ಟು ಗಿಂಡಿ ಮಿಂಚುವಡಿಗ ವೀಣೆ ಸಂಗಲಿಸಿದುವು 
ಲಾವಂಚದ ಬೀಸಣಿಗೆಗಳು (6ರಕ. 08-೨೬). [ p ಇದು " ಪೊನ್ನಂಚಿ 
(= ಚಿನ್ನದ ಹಂಸ)" ಎಂದಿರಬಹುದು ] 
ಪೊಣ್ಮಿಸು, ಹೊವ್ಮಿಸು (ಕ್ರಿ). ೧. (ನಾದ ಮೊದಲಾದುವನ್ನು) 
ಹೊರಡಿಸಂ ; ಉಂಟುಮಾಡು : ನವಕುಮುದಾಮೋದಮಾಢುರ್ಯದಿಂ 
ಷಟ್ಪದಗಾನಂಬೊಣ್ಮಿಸುತ್ತ್ತಂ ಶಶಿಯುದಯದೊಳೊಪ್ಪಿತ್ತು ರಾಜೋಪ 
ಕಂಠನಿನಾದಂಬೊಣ್ಣಿಸುತ್ತುಂ ಶುಸಖಕಶಕುನೀ 
ನಾದಮೊಟ್ಟೈಸೆ. ಚಿತ್ರಾಸನೆ ತಚ್ಚಿತ್ತಪ್ರಿಯಂಗೇಂ ಮೆಜ್‌ದಳೊ ಸುರತ 
ಕ್ರೀಡೆಯಂ ಪ್ರೌಢಿಯಿಂದಂ (ಕಾತ್ಮಸಾ- ೬೬೪). ೨. (ದ್ರವ ಮೊದ 
ಲಾದುವು) ಹೊರಸೂಸುವಂತೆ ಮಾಡು; ಹೊರಹೊಮ್ಮುವಂತೆ 
ಮಾಡು : ಮದನೋಗ್ರಾಗ್ನಿ ಮನಕ್ಕೆ ಮಾಲ್ಟುದು ಮಹಾಸಂತಾಪಮಂ 
ಜಾ ೫ ಲೆಯಿಲ್ಲದೆಯುುಂ ಕನ್ಮಲರ್ಗಳ್ಲಿ ಪೊಣ್ಣಿಸುವುವಂಭೋ ಧಾರೆಯಂ 
ಧೂಮವಲ್ಲದೆಯು೦ (ಳಾವಂಉ. ೩೦೪). ಹೊಮ್ಮಿಸು : ೩. ಹರಡು ; 
ವ್ಯಾಪಿಸಂವಂತೆ ಮಾಡು ; ಪಸರಿಸುವಂತೆ ಮಾಡು : ಮುಕ್ಕುಳಿಸುವ 


ಚಾರಂ (ಗಿಂಕ. ೪೬) ; 


೫೯೧೫ 


20 


* [30 


85 


ಪೊಣ್ಣು 


ಕೆಂಗಿಡಿರಾಶಿರಾಶಿಯ ದಿಕ್ಕೆಂಟಣಕೊಳಗೆ ಹೊಮ್ಮಿಸುಶೆ ಹೊಕ್ಕುದು ವಿಧಿಬಾಣ 
ಕೃಷ್ಣನ ನಾಭಿಯ ಕುಕ್ಕರಿಸುತೆ ಶಿಶುವೆನಲು (ಜಕರ. ೪0-೪8); ಬರುವುದು 
» - * ಬೊಬ್ಬುಳಿ ತೆರೆಯನು ದಡಕ್ಕೆ ಹೊಮ್ಮಿಸಿ, ಅಬ್ಬರದಲಿ ಭೋರ್‌ 
ಭೋರೆನೆ ಗುವ್ಮಿಸಿ (ಕುಶ. ೨-೨). ೪. ತೋರ್ಪಡಿಸು ; ಪ್ರದರ್ಶಿಸು : 
ಜನರು ಕುಸ್ತಿ ಕಸರತ್ತು ಮೊದಲಾದುವುಗಳಲ್ಲಿ ತಮ್ಮ ಹೊಸತನವನ್ನು 
ಹೊಮ್ಮ್ಮಿಸುವರು (ಕನ್ನಕಾ. ೦೩೭) - [ವೊಣ್ಮು 4 -ಇಸ್ಕು] 
ಪೊಣ್ಣು, ಹೊಣ್ಮು. ಹೊಮ್ಮು, (ಕ್ರಿ). ೧. ಹೊರಚಿಮ್ಮು ; ಹೊರ 
ಸೂಸು: “ಪೊಣ್ಮು--ಉದ್ಧಮನೇ (ಏಳು. ಕಾಣು)” (ಕಮುರಾ) ; 
ಸಾಧ್ವ ಸದಿಂ ಬೆಮರ್‌ ಬೆಮರ್ವೆಡೆಗಳಿನುಣ್ಮಿ ಪೊಣ್ಮೆದುದು (ಶಂಕಣ. ೩ ೦೫): 
ಅಪರಿಮಿತಂ ಪೊಣ್ಮುವ ಬಾಷ್ಪ ಪಯೋಧಾರಾಳಿ ಪರಿವ ಪರಿನಾಳಿಕೆಯೊಂದು 
ಪಮೆಗೆ ಬಂದಿರ್ಡುದು ಕರ್ಣಪೂರನವಕೇತಕೀದಳಂ ಕಾಮಿನಿಯಾ (ಕಾರಂಉ. 
೨೪). ೨. ಹರಿ; ಪ್ರವಹಿಸು: ಪೆರ್ಗೆಜಕಿಗಳಿಂ ಪುಂಡ್ರೇಕ್ಷುವಾಟಕ್ಕೆ 
ಪೊಣ್ಮುವ ಪೇರರ್ಬಿಗಳೆತ್ತಲುಂ ಸೊಗಯಿಕುಂ ಚಂಪಾಪುರೋಪಾಂತದೊಳ್‌ 
(ಸುಕುವೂ. 9-98) ; ಸಿರಿ ಸುರಚಾಪದಂತೆ ಪೊಸಜವ್ವನಮಿದ್ದಿಲ ಬೂದಿ 
ಯಂತೆ ಪೆಂಡಿರ ಸುಖಮಂಣ್ಠಿ ಪೊಣ್ಮುವ ಬಯಲ್ಲೊಲ್‌ಯಂತೆ . . . 
ಕಿಡಲಲ್ಲದೆ ತಾಂ ಸ್ಥಿರಮಾಗಲಾರ್ಕುಮೆ: (ಕರ್ಶಾಮ್ಮು. ೩-೦೪); ಅಟ್ಟೆಯಿಂ 
ಸ್ಟುರಿಸಿ ರಕ್ತದ ಧಾರೆ ವೊಣ್ಣೆ (ಕಾರಕ. ೪೨೭). ೩. ಹೊರಕ್ಕೆ ಬರು; 
ಹೊರಬೀಳು : “ಎಚ್ಚು ಪಾಯ್ವುದೆನಲ್ಕೆ ಪೊಣ್ಮಿತ್ತೆಂಬರ್ಥಮಕ್ಕುಂ” 
(ಕ್ಕಿಕ್ಕೆ. ೬೨). ೪. ಹರಡು; ಹಬ್ಬು; ವ್ಯಾಪಿಸು : ನೀರಿಲ್ಲದ 
ಕೆಆಲ್‌ಯ ನಡುವುಮಂ ಪೊಗೆ ಪೊಣ್ಮಿ ನೆಗೆದ ಕಾಬ್ಕಿರ್ಚುಮಂ . . 
ಇಂತೀ ಪದಿನಾಅುಂ ಕನಸುಗಳಂ . . . ಕಂಡೆಂ (ನಡ್ಡಾರಾ. 68-3೭) 
ದೇವಾನೀಕಿನೀದುಂದುಭಿರವಮಮರೀವೃಂದ ಮಾಂಗಲ್ಯಗೇಯುಸ್ವರದೊಳ 
ಕೈಗೂಡಿ ಪೊಣ್ಮುತ್ತಿರೆ (ಅರಿತೆ. 01-006); ಪೊಣ್ಣ್ಮುತಿರ್ಪ ಪೂವಿನ ಪೊಸ 
ಗಂಪು ಕತ್ತರಿಯ ಕಂಪೆನೆ ಪಾಡುವ ತುಂಬಿ ಗಾಣರೆಂದೆನೆ ನನೆಯಂಬ 
ನೋಲಗದ ಸಾಲೆವೊಲಿರ್ದುವು ಬಂದ ಮಾವುಗಳ್‌ (ಕ. ೬೦); ನೂಪುರ 
ಕಂಕಣಸ್ವನಂ ದೆಸೆಗಳೊಳ* ಪೊಣ್ಮೆ ಬರುತಿರ್ದರಖಳಸ್ವೀಯರು 
(ಕಐಜ್ರ- 8-0೨). ೫. ಉಂಟಾಗಂ ; ಕಾಣಿಸಿಕೊಳು ) ; ತಲೆದೋರು : 
ಬಗೆಯೊಳ್‌ ವೊಣ್ಮೆ ದಯಾರಸಂ ಚರಿತದೊಳ್‌ ಕೈಗಣ್ಮೆ ಚಾರಿತ್ರಂ (ಅಪ್ರ. 
೧-೬); ರೋಮೋದ್ಧಮಂ ಕೂಡೆ: ಪೊನ್ನುತ್ತಿರೆ ಬುಹುದ್ವಂದ್ವದಿಂದಂ 
ಬರೆತೆಗೆದುಐಕಿ ತಟಿಕ್ಕಿಸೆಯು೦  (ಕಾದಂಶೂ. ೪80) ; ನೊಗೆಯಿಲ್ಲದೆ 
ಪೊಣ್ಮಿ ತ್ತಗ್ನಿ (ಶಂಠಾಮೂ. 4-0೦೦); ಸಂಪನ್ನವಂುತಿ ಪವನಜಂ ತಳರ್ದನಲ್ಲಿಗೆ 
ಎಪುಲಪುಲಕೋತ್ಸವಂ ಪೊಣ್ಮಲು (ಕ್ಮೈಬಳಾ. ೬-90). ೬. ಹೆಚ್ಚಾಗು; 
ವೃದ್ಧಿ ಯಾಗು ; ಅತಿಶಯವಾಗು : ತ್ರಿದಶನರಾಸುರೋರಗಗಣಪ್ರಭು 
ನಿಶ್ಚಿತತತ್ತ್ವ ಯೋಗಿ ಯೋಗದ ಬಲಮಃಣ್ಮಿ ಪೊು್ಸಿ ನಿಲೆ (ಕಂಶಛಾ. ೦-6೫); 
ಸ್ಮರರಾಗಾಂಧತ್ವದಿಂದಂ ವಗಲೊಳಮಸತೀಕೇಳಿ ಪೊಣ್ಮಲ್‌ ಢವ 
ಬಂದುದು ಶಿಶಿರನೃಪೋದ್ಯತ್ಯ Jತಾಂತಂ ವಸಂತಂ (ಕಾರಂಫೂ. ೭೨೦); 
ಇನಿತೊಂದುದ್ವೇಗಂ ಆವನಿನಾದತ್ತೆಂತು ಪೊಣ್ಣಿತ್ತೆನೆ . . . 
ವಸುಮತೀ ಕಾಂತೆಯಿಂತೆಂದಳ” (೭ಗಂ. ೦-5೪). ಹ. ಉತ್ಸಾಹಿಸು ; 
ಹರ್ಷಗೊಳ್ಳು;: ಸಂಭ್ರಮಪಡು : ತನಗಾಗಳ" ಪೊಡವಟ್ಟಳಂ 
ಪದವಿನಿಂ ಪೊಣ್ಮಿತ್ತ ಬಂಯಿತ್ತಬಂಯೆನುತಂ ತನ್ನ ಕೆಲಕ್ಕೆ ಕಾಂತೆ ಕರೆದು 
. ೬ ಅಲಂಪಿನೊಳಾ ಕಾಂತೆಯು ಮೆಂಯ್ಯುನೊಯ್ಯನೆಳವುತ್ತಿರ್ದಳ್‌ 
ಕರಾಂಭೋಜದಿಂ (ಕಾರಂಉ- ೨೪೦); ಬೆಚ್ಚರಮವನೀತಳಂ ತನಗೆ ಸಾರ್ವ 
ವೊಲೊರ್ಮೊದಲುಣ್ಮಿ ಪೊಸ್ಮೆದಂ (ರರ್ಶಾಮ್ಮ- ೬-6೦) : ಪುಳಕಿಸುತ್ತುಂ 


ಪುಟವೇಟುತ್ತೂ೨ಂ ಪೊಣ್ಣ್ಮುತ್ತುಂ ನಲಿಯುತ್ತೆ ಗಚಾರೂಢನಾಗುತುಂ 
ಗಿರಿರಾಜಂ . . . ಪುರಕ್ಕೆ ತಿರುಗಿದನಾಗಳ*" (605. ೩-೦೦೦); ಸುತ್ತುವ 
ಪತ್ತುವ ನಿಲ್ವ ಗೆಲ್ವ ಪೊಣ್ಮುವ ಪುಟವೇಳ್ವ ಪಾಯ್ವು 


ಶೊತ್ತ, 


ನೆಅಕಿ ನೂಂಕುವೇಳ್ಸೆಯ ಬಲಂ ಬಗೆಗೊಂಡುದು ತಶ್ಕುಮಾರರಾ (ರಾಜೇ. 
9-6) - ೮. ಉಬ್ಬು; ದಪ್ಪವಾಗು; ಸ್ಥೂಲವಾಗು: ನೆಡು ಪೆರ್ಚಿದುದು 
ನಾಭಿ ಗುಣ್ಣ್ಬುಯ್ತು ಪೊಡೆ ಪೊಣ್ಮಿದುದು . . - ಗರ್ಭಬಿಹ್ನಮೆಸೆದುದು 


ಲತಾತನ್ಹಿಗಂದು (ತದ್ಮರಾ: ೪-34) ; ಏಜುಂಜೌವನದ . . . ಪೆಣ್ಮಾವ 
ಪೊಅವಾಖ . . . ಮನೋಹ5ರೊಪದ ನೀಲಿಯ ನವಲಾವಣ್ಯದ 
ಸಿರಿಯನದೇನಂ ಬಣ್ಣಿಪೆನು (ತಿಯಳಾ. ೩-೬೩) ; ಪೊಂಗಳಸಮೊಲೆಯ 


ಪೊಣ್ಮುವ ಮೊಲೆಯ , . , ಬಿಣ್ಮೊಲೆಯ ಭಾವೆಯರ್‌ ಬರುತಿರ್ದರು 
(ಕಾಪು. ೩೬-ಇ)- ೯. ಚಿಮ್ಮು; ಸಿಡಿ; ಪುಟಿ : ಮೆಲ್ಟಿಂದವಳ್‌ 
ಪೊಯ್ತೂ ಪೊಣ್ಮಿದ ಸೆಂಡಂ ನಖದೀಪ್ತಿ ರಂಜಿಸುವನಂ ಮೇಗೆಯ್ಕೊಳಾಂತು 
ಎ « ಎ ತಾಳದ ಸೂಟಂ ತಿೀದಾಡಿದಳಿ ಸುದತಿ ವೆಂಏಂ ಕಂತುಕಕ್ರೀಡೆಯಂ 
(ಆಕಳು. ೦೨-೨೯): ಹೊಣ್ಮು : ೫, ಜೈಮಿನಿಮುನಿ, ಕೂತರ೯ ಕೇಳುವರಿಗೆ 
ರೋಮಾಂಚನ ಹೊಣ್ಮುವಂತೆ, ಹರುಷ ಉಣ್ಮುವಂತೆ, ಆ ಕಥುಮೃತವನ್ನು 
ಅದರ ಕಾರಣಸಹಿತ ತುದಿಮೊದಲಾಗಿ ವಿರಚಿಸಿದ (ಏರು6. ೦೯೫). ಹೊಮ್ಮು,: 
೧. ಸಡಿಲಿದ ಎಣೆಗಂಟಿನ ದೆಸೆಯಿಂದ ಜಾರಿದ ಕುಸುವಂಗಳುಳ್ಳಿ ಮುಡಿ 
ಯಿಂದಲೂ, ಹೊಮ್ಮಿದ ಬೆಮರಿವ ಹನಿಗಳುಳ್ಳ ಮುಖದಿಂದಲೂ . . 
ಸ್ವಲ್ಪ ಬಳಲಿದವಳಂತೆ ಬರೆಯಲ್ಪಟ್ಟಿರುವ ಈಕೆ ಪೂಜ್ಯಳಾದ ಶಕುಂತಳೆ 
«ಶಾಕುಂತ. 69-839) ; ವಿಶ್ವ ಉಣಿಸುವ ಆ ಸಂಜೀವಿನೀರಸ ಹರಿಯುತಿದೆ 
ಎಲ್ಲೆಲ್ಲೂ ರುರಿರುರಿಯಾಗಿ, ಸಮಂದ್ರದೆೊಡಲಿಂದ ಹೊವಿನ್ನಿ ! (ಶಪೈರ್ಯ, 
೫-೨೦). ೪. ಬಳಿಕ ವತಾಯಾಂಗನೆಯ ವಂನಸಿಗೆ ತಿಳಿವು ತಿಣ್ಣನೆ ತಿಟ್ಟ 
ಎಟ್ಟಿತು ಹೊಳಹು ಹೊವ ತನಿ (ಶ್ರಕುಕೀ- ೬-6) ; ನೆಮ್ಮಂತೆರಡುವೆಸರನು 
ತಾಳಿ ರಾಜಿಪ ಸಂಮಸ್ಮಾನದರಳಿಲ್ಲವೆನುತ ಹೊಮ್ಮಿದ ನಂದನದಲಿ ಸುರ 
ಹೊನ್ನೆಯ ಕವ್ಮ್ಮಲರುಗಳೊಬ್ಬದುವು (ಕಠ- ೨-99) ; ಶ್ರುತಿಗೂಡಿದಾಗ 
ಹೊಮ್ಮೂವದು ಹಾಡಿನ ಲಹನಿ ಗಾಳಿಯ ಬೆನ್ನ ಮೇಲೆ ಮೋಡದ ಸವಾರಿ 
(ತರು. ೬೨-೨9). ೫. ಚೊಮ್ಮಿಡುತ ಹೋಲುತ್ತಲೊಂದನೊಂದಂ 
ಭೆಮ್ಮಿ ಸುಮ್ಮ ನವೇಜ್‌ ದೆಯ್ನಿಮಿರಿಯೆ ಸುಖಂ ಹೊಮ್ಮಿ . . - ಇತು 
ಗೋತುಲವೆಲ್ಲ ಮೆದು ಕೇಳುತ್ತಲಿರೆ (ಆಕ, ರೇ. ೦೨-೨೨): ಅಮ 
ತಾಪವೇಜ್‌ ವರಹಾ ಹೊಮ್ಮಿ ಕಣ್ಣೆಟ್ಟಗಲಲಾಅದೆ ರಂಗಮಂಟಪದ 
ಕಂಭಮಂ ಘಳಿಲನೆ ಪಾಯ್ತೂ (ಇತರ, ೪-೨). ೭. ಪುಚ್‌ಕಂ ವಡೆ 
ನೋಡುತಾಹಾ ವಿರೂಪಾಕ್ಷ ಎನುತ ಹಿಗ್ಗುತ್ತೆ ಹೊಂಗುತ್ತೆ ಹೆೊಮ್ಮು 
ತ್ತಂದು (ಉಕಾ. ಎಂದೆಮತೆ ಹಿಗ್ಗಿ ಹೊಗಳುತ್ತೊ ಲೆದು ನಲಿವುತ್ತೆ] (ಆತ್ಮರ. 
೫. 8234-01). ೧೦. ಉಂಟಂಮಾಡು ; ಒದಗಿಸು: ಕೊಡುವಡಿದು 
ವರವಲ್ಲದಿದ್ದರೆ : ನುಡಿಗೆ ಮೊಳೆ ಹೊಮ್ಮುವರೆ ನಿಮ್ಮಯ ತೊಡಕ 
ನೊಲುವವನಲ್ಲ (ಕುಠ್ಶಾರ್ರೋ. 0-೪0). (ದೇ.॥ ತವು. ಪೊಮ್ಮು, ಪೊಟಿ ; 
ಮಲ. ಪೊಡಿ ; ತಲು. ಪೊಡಮು, ಪೊಡ್ಮು] 


ಪೊತ್ತ್ಯ, 'ಪೊಲು' ಪರಾ. 


ಪೊತ್ತ. ಪೊತ್ಕ (ನಾ). ೧. ಹಣದ ಚೀಲ; ಥೈಲಿ; ಹವ್ಮೂಣಿ: 
ಮೊತ್ತ ಗಳನ್ನು ಬಾಯ್ಬಿ ಚ್ಚಿ ಹೊಸ ಪುತ್ತಳಿ ನಾಣಿಯಗಳನ್ನು ಕುಡಿತೆಯೆತ್ತಿ 
ಕೇರಿ ತೂರಿ ಧಾರೆಯೆರೆದು ಸುರಿದಾಡಿದನು | (ಮುಂತ್ರಕೆ- ೦೫೦-೪)- 
೨. ಹಣ; ದ್ರವ್ಯ ; ಧನ : ರಸ್ತಿನ ಮೊತ್ತದ ಚೀಲವನು ಕೆಂದಾವಿಯವರ 
ಮನೆಯನು ಕಳರು ಯಿಳಿಬಿದ್ದು ಅರಮನೆ ರಸ್ತು ಹಾಕಿ ಗಣ್ಣು 
ಕಟ್ಟಿಯಿಕ್ಕಿದನ್ತ ಪೊತ್ತದ ಚೀಲವನು ಕಳರು ಕದ್ದುಕೊಣ್ಣು ಹೋಗಲಾಗಿ 
(ಎಳೆ. ೫1. ಮೊಳ. ೨2-94; 2688). ಪೊತ್ಯ್ಯ : ೨. ಸುಂಕವ 
ತಮಚೆ[ಯ] ವದ್ರೆೇಯ ಮೊತ್ಮ ದೊಳ್‌ ೫:೫ ೫ಕೆ ತಿಂಗಳಿಗೊಂದ್ದ 
ಗದ್ಯಾಣ ಪೊನ್ನುಮಂ . , ಲಿಕ್ಕಂ ಮಾಡಿ ಕುಡಂವರ್‌ (ಸೌಇ- 
2323.11, ೦೫೦-೩೩ : 3302) 
[+ ಪಾರ, ಪೋತಾ; ಮರಾ. ಪೋತ್‌, ಪೋರ್ತಿ, ಮೋತೇ] 


೫೯೧೬ 


ls 


40 


: ಮಳ ಹೊತ್ತಗೆಯಲ್ಲಿ ಬರಿಯ 


ಪೊತ್ತಳ (ನಾ). ಬತ್ತಳಿಕೆ; ಬತ್ತಳೆ (2): 


ಪೊತ್ತಿ 


ಪೊತ್ತಗೆ, ಪೊಸ್ತಕ. ಹೊತ್ತಗೆ (ನಾ). ಗ್ರಂಥ; ಪುಸ್ನಕ ; ಹೊತ್ತಿಗೆ: 


ಶಿಂತಿಣಿಯಾಗೆ ನಟ್ಟ ಕಣೆಯೊಳ್‌ ನೆಲಮುಟ್ಟದೆ ಮೆಯ್ಕೊಳತ್ತಮಿತ್ತಂ 
ತೇಣಿದಿರ್ದ ಪುಣ್ಗಳೆಸೆವಕ್ಕ ರದಂತಿರೆ: ನೋಡಿ ್ಡಲ್ಲಿಮೆಂಬಂತೆವೊಲಿರ್ದನಟ್ಟ 
ವಣೆಕೋಲ್ಲಳ ಮೇಲೆಸೆದಿರ್ದ ವೀರಸಿದ್ಧಾಂತದ ಶಾಸನ: ಬರೆದ ಪೊತ್ತಗೆ 
ಯಂತಮರಾಪಗಾತ್ಮಜ (ಕಂಠಂ. ೦೦-೪೬) ; ಪೊತ್ತಗೆಯಂ ಪೊತ್ತಿರ್ದಂ 
ಪೊತ್ತಗೆಯೊಳಗಿರ್ವ ಮಾತನಲ್‌ವನೆ (ಸರುಶ. 1, ಅಕುಂಂರ- ೩೦); ಮಿಸುನಿ 
ವಾವುಗೆಸೆವ ವೊತ್ತಗೆಯಾಲವಟ್ಟ . - . ಕರ್ಪುರದ ನಾಳಿಗಳ ಪಿಡಿದೊಡನೆ 
ನಡೆದರೊಲಿದು (ಕದ್ಮಕಾ, 6-೭). ಪೊಸ್ತಕ: ವೀರಸಿದ್ದಾಂತದ ಪೊಸ್ತಕಂ 
ತವಣೆಕೋಲೊಳಳುರ್ವ್ವಿಸಿದಂತೆ ವೀರವಿಕ್ರುಂತವನಾಸೆವಟ್ಟು ಕಲೆ ಬೆಳಯ 
ನೆಯ್ದ ದ ದೇವಲೋಕಮಂ (ಮಲಂ. ೦೯೩೦, ೬೬-೦೯ ; 1104) ; ಯಮಿಗಳ್ಳಿ 
ವರಿಗೈದು ಪರಮಾಗಮದ ಪಾವನಪೊಸ್ತಕಂಗಳ ನಮಿಸಿ ಕೊಡುವುದು 
(ಕತೆ: 8-೩೦); ಬಾಹುದಂಡದ ಪೊಸ್ತ6ದಿ ಪೊಯ್ದರಾತನೊಡ್ಡು 
ವಸದಅಕೊಳು (0ಗಫು- ೨೬-೩9). ಹೊತ್ತಗೆ : ಅನ್ಹು ಕಾದಿ ತುಣುಮು 
ಮಗುರ್ಚ್ಚ ದೇಕರಸನು ಹೊತ್ತಗೆಯ ಟವಣೆಕೊೋಲ್ಲಳಲೆತ್ತಿದ ತೆಅದನ್ನೆ 
ಸರದ ತನ್ನಲು ಶನುವಂ ತೆತ್ತಿಸಲ್ಕಮರೆಕಂಂತಾಜತ್ತಕಿಯರುಯ್ಕೆ ದೇಕ 
ನಾಕಕ್ಕೋದ (ಎಳ. ೩0, 8ಕ್ಕತಾ. ೦6-40 ; 1169) ; ಚಿಕ್ಕದೊಂದು ಹೊತ್ತಗೆ 
ಬೆನಕನ ಕರಡಗೆಯಯಖ್ಯಾ (ಬಸದ. ೭೩೦) ; ದಿಟದ ನಾಮಂಗಳ ಅಕ್ಷರವೃತ್ತಿಗೆ 
ಪೂ, ಮರಂ. ಹೊತ್ತಗೆ, ಕವಳಿಗೆ, ಕಟ್ಟವಸ್ತಿಗೆ (ಕಮರ. ೭೬ ಶ್ರಯೋ) ; 
ಗೆಲವಿನ ಗಲಗೆ ಬರೆಯಬೇಕೆಂದಾರು 
ಕಟ್ಟೂಹಾಕೆಲ್ಲ (ಇಳುತ್ರಾ. ೩-೨೦). 

ಪೊತ್ತಗೆಗೇಟ್‌ಸುಎ ಬರೆದಂ ಪುಸ್ತಕವನ್ನಾಗಿ ಮಾಡು: ವರ 
ಮೋತ್ಸವದಿಂ ಗುಣರತ್ನಭೂಷಣಂ, ಕವಿಜನಶೇಖರಂ ಬರೆದು ಪೊತ್ತಗೆ 
ಗೇಜ್‌ಸಿದಂ ಪ್ರುರಾಣಮಂ (ಶಾರುಂತ್ರ- ಇ೩೨)- 

[< ಸಂ. ಪಸ್ತಕ./ಪ್ರಾ. ವುತ್ಮಯ, ಪೋತ್ಮಯ] 


ಪೊತ್ತಡಿ (ನಾ). ಹಣದ ಚೀಲ; ಥೈಲಿ: ಆ ಇಳ್ಳೆನಲ್ಲಿಂ ಪೊಜಮಡುತ್ತಂ 


ವಸುದತ್ತ ನುಡಿಯೊಳಿರ್ದ ' ಪೊತ್ತಡಿಯು. ಕೊಯ್ದುಕೊಂಡು ಪೋದಂ 
(ಕುತ್ಕಾತ್ರು. ೩-೩೭ ನ) ; ತನ್ನ ವೊತ್ತಡಿಯೊಳ್‌ ಪೊನ್ನುಗಳು ಶೆಗೆದು 
ಅಕೃತ್ಯಪುಣ್ಕನ ಕೈಯಲಿಕ್ಕಲ್‌ (ಶ್ರಕ್ಯಾತ್ರ- ೦೨-5೦ ವ): [ಆ ಮೊತ್ತ] 


ಪೊತ್ತಡೆ " ಪೊಟ್ಟಿ ' ನೋ. 
ಪೊತ್ತರ (ನಾ). ಒಂದು ಬಗೆಯ ಸುಂಕ,-_ತೆರಿಗೆ : ಜೋಲಕಾರುಣ್ಮ 


ಬಟ್ಟೆಯ ಭಣ್ಣಿ ೧ ಕಂ ಗ ೨ ಎತ್ತಿನು ಪೊಕ್ತರ ಪರ ಖಾಣದು ಪೊತ್ತರ 
ಸಜಅಂತು ಗ೬೬ ಪಷಿ (ಎಳ. ೪, ಶಾಸನ. 69-೬೯; ಸು. 1290); ಹೋಳೆ 
ಕಾರುಂಣ್ಕ ಬಿಟ್ಟಿಯ ಭಂಡಿ ಗದ್ಮಾಣ ೧ಿ ಪಣ ಪತ್ತಿನು ವೊತ್ತರ ಪಣ 
೪ ಹಾ।।। (ಎಳ. ೪, ಶೇಕು, ೭೪-೦೪: 1261); ಜೋಲಕಾರುಣ್ಯ ಜೆಡೆದರೆ ೯ 
ಪ೩।।-ಬಿಟ್ಟೆಯ ಭಂ೧ ಕ್ಕಂ ಗ ೨ ಎತ್ತಿಲು ವೊತ್ತರ ಪ ೫ ಖಾಣದು 
ಪೊತ್ತರ।। | (ಎಳ. ೫೪1, 8ಕ್ಕನಾ. ೭೦-೨೦ ; ಸು. 1390): [?) 

ಪೊತ್ತಳದಂಬನೆ ತೆಗೆದು 
ಪೊಸಗಾಯದಿ ಬಸವಳಿದು ಮತ್ತವನೆ೨ಗವನಿಅ್‌ದಳು ಮಜುಮೂನೆಗಾಬುತಲಿ 
(ಕರಗ. ೦೬೪-6೦೪) ; “ ಆಗ ತಾನೆ ತಯಾರಿಸಿದ ” (8ನಗೀ. ಕೋಕ). [?) 


ಪೊತ್ತಲ್‌ "ವೊಬ್ಬಲ್‌' ನೋ. 

ಪೊತ್ತಟಿತ "ಪೊಟ್ರಲ್‌ ? ನೋ. 

ಪೊತ್ತಾರ “ಪತವ್ತಿರ' ನೋ. 

ಪತ್ತಾ ಈ ಪೊಟ್ಟಿಟು* *ನೋ. 

ಪೊತ್ತಿ (ನಾ) - ಬಟ್ಟೆ ; ವಸ್ತ್ರ : ಧಗಧಗಿಪ ಕೆಂಡಂಗಳಂ ಬಗಿಬಗಿದು ದಸರಿಯ 


ಪೊತ್ತಿಯಲಿ ಬಿಗಿಬಿಗಿದು ಕರಯುಗಳಂಗಳಿಂ ತೆಗೆದೊಪ್ಬಿ ಛಲವೊಬ್ಬ ನೆಗಳನೇ 
ಶಿವಪ:ಡಿತಂ (6ಸಫು. 88-೨೫). [-ಪ್ರಾ. ಪೋತ್ತೀ./ಸಂ. ವೋತ) 


ಶೊತ್ತಿಗೆ 


ಪೊತ್ತಿಗೆ, ಹೊತ್ತಿಗೆ (ನಾ). ೧. ಪುಸ್ತಕ; ಗ್ರಂಥ; ಹೊತ್ತಗೆ : “ಪೊತ್ತಗೆ 
( ಶೊತ್ತಿಗೆ)_--ಪಸ್ತಕ ” (ಕದ್ಕಳೊೋ- ೨೬)- ೨. ಜೋಯಿಸರು ಶಾಸ್ತ್ರ 
ಹೇಳಲು ಬಳಸುವ ಪಸ್ತಕ,--ಭವಿಷ್ಯವನ್ನು ಹೇಳಂವ ಗ್ರಂಥ : 
ಸಂತತಿಯದೆಂದಪ್ಪು ದೆಮುಗಿನ್ನೆಂತೆನುತ ಸತಶಿಪತಿಗಳುಂ ಮಶಿವಂತರಿಂದಂ 
ಪೊತ್ತಿ[ತಾಣಾಂ. ತ್ರ)ಗೆಗಳಂ ತೆಗಿಸಿ ನೋಡಿಸುತ (೩5 - ೨-೪9)- ಹೊತ್ತಿಗೆ: 
೧. “ ಹೊತ್ತಗೆ(ಹೊತಶ್ತಿಗೆ) ಪುಸ್ತಕ ತಾಪೊತ್ತಗೆ ” (ಕದ್ಕಳೋ. 8೦) ; 
ಅನುಭವವೆಂಬುದದು ಅನುಭಾವಿಕಗಲ್ಲದೆ ಹೊತ್ತಿಗೆಯಲ್ಲಿ ನೋಡಾ 
(ಸಿರ್ಕಶ- ಕ, 6೨-೨೬೩); ನುಡಿದಹನು ದುರ್ಭಾಷೆಗಳನಡಿಗಡಿಗೆ ಶಿವನಿಂದೆಯ 
ನುಸುರ್ವ ಬಗ್ಗಡೆಯನಂ ಕೊಲಲಹುದು ಸುಡಲಹುದವನ ಹೊತ್ತಿ 
ಗೆಯ [ಶಾಣಾಂ- ಪುಸ್ತಕವಂ, ಹೊತ್ತಗೆಯ] (ಇಸತ್ರು. ೩೬-3೪); ಮೊದಲಿನವರು 
ಕೈಬರಹದ ಹೊತ್ತಿಗೆಗಳನ್ನು ಓದುತ್ತಿದ್ದರು. (ಕು2ಶಿಯಿ. 9-069). ವಿ: 
“ಹೊತ್ತಿಗೆಯನ್ನು ತೆಗೆಯಿಸಿ ಪ್ರಶ್ನೆ ಮಾಡಿದಾಗ ಜೋಯಿಸರು ಏನು 
ಹೇಳಿದರು? (ಸರಾರೋ. ೮೪) - 

ಹೊತ್ತಿಗೆ ಕೇಳು- ಹೊತ್ತಿಗೆ ತೆಗೆಸು : ಒಂದು ರೂಪಾಯಿ ಇಟ್ಟು 
ಹೊತ್ತಿಗೆ ಕೇಳಿ ಬಾ (ಕೂ). ಹೊತ್ತಿಗೆ ತೆಗೆಸುಎ ಜೋಯಿಸರ ಬಳಿ 
ಇರುವ ಶಾಸ್ತ್ರ ಹೇಳುವ ಪುಸ್ತಕವನ್ನೂ ತೆಗೆಸಿ, ಭವಿಷ್ಯವನ್ನು ಕೇಳು. 


೫೯೧೭ 


15 


ಪೊತ್ತು, 


ಕಸಕಡ್ಡಿಗಳನ್ನು ಪ್ರತಿದಿನ ಕೂಡಿಸಿ ಹೊತ್ತಿಸದೇಕು (ಅರುಣಿ: 50) - 
೨. ಚಿತ್ತ ಜನು ಪಾತಕಮ ವಿರಹವ ಹೊತ್ತಿ ಸಿದನಿಬ್ಬರಿಗೆ (ಕಳಳ: 3-೪೯). 
೩. (ಪದಾರ್ಥಗಳು ಸೀದು ಅಥವಾ ಹೆಚ್ಚಾಗಿ ಬೆಂದು ಪಾತ್ರೆಯ 
ತಳದಲ್ಲಿ) ಅಂಟಿಕೊಳ್ಳುವಂತೆ ಮಾಡು; ಹತ್ತಿಕೆೊಳ್ಳೂ: ವಂತೆ ಮಾಡು: 
(ಯೂರಿಯಾ. $. 3-06೬) - [ಪೊತ್ತು + - ಇಸ್ಕು) 


ಪೊತ್ತು,, ಹೊತ್ತು, (ಕ್ರಿ). ೧. (ಬೆಂಕಿ, ದೀಪ ಮೊದಲಾದಂವು ಹತ್ತಿ 


ಕೊಳ್ಳು; ಉರಿ ; ಪುಟಗೊಳ್ಳು : “ ಪೊತ್ತು-ಅಗ್ನಿಪಟೂಕರಣೇ, ಅತಿ 
ಪಕ್ವಾನ್ನೇ ಚ (ಸೀದ ಅನ್ನ)” (ತರಾ) ; 5ನಯ್ದಿ ನಿಂ” ದಿಶಾವಳಿವೆರಸಂಬರಂ 
ಪೊಗೆದು ಪೊತ್ತಿದುದು (ಕಂಠಂ. 00-೩೦) ; ತನುಶಾಪದಿಂದೆ ಪೊರ್ದಿದ 
ಬನಮುರಿವುದು ವೊಕ್ಕೆ ಪೂಗೊಳಂ ಬತ್ತುವುದಿರ್ದ ನೆಲಂ ಪೊತ್ತುವುದು 
(ಆರತ. 9-೬೩೦) : ವಪೊತ್ತಿದತ್ತು ಕಿಡಿಯಿಟ್ಟುದು . . . ಮುಟ್ಟಿತು 
ಸುಟ್ಟಿತು ತಿಂದು ತೇಗಿದತ್ತಗಿಯದೆ ನಿಂದ ಪೂಗಣೆಯನಂ ಪಣೆಗಣ್ಣು೨ 
ಹಂಪೆಯಾಳ್ದನಾ (೧ಂಳ. €-೪೭); ಮತ್ತೆ ತಳಿವ ಪೊಸಗಪ್ಪು ರದೊಳ್ಳುಡಿ 
ಪೊತ್ತಿದುದಾ ವಿರಹಾನಲನೊಳಗೆ (8ಡುಳಾ, ಇ-ಇ0). ೨. ಬೆಂದು ಹೋಗು; 
ಸಂಟ್ಟುಹೋಗು ; ಕರಿಕಾಗು: ಪನ್ನೆಗಲೋಕದ ಜೀವರಾಶಿಗಳ 
ಪೊತ್ತುವ ಮಾಟಕ್ಕಿಯಿಂ ತಿದಿಗಳಿಂ ಪೊಗೆದಪ್ಪರೊ ಭಿಲ್ಲರೆಂಬಿನು ಪುತ್ತನ 


~ಪ ರ್ರೈಶ್ನೆ ಕೇಳು: ಗೌಡರು ಹೊಶ್ತಿಗೆ ತೆಗೆಸಿ ಕೇಳಿದರೆ... “ಹಿರಿಸೊಸೆ ಗುಟ್ಟು ಪೆರ್ಗರಡಿಗಳ್‌ ಮೊಗಮಿಟ್ಟೆಸೆಗುಂ ವನಾಂತದೊಳ್‌ (ರಕಕು. ೨-೦೦೪). 
ಮಲ್ಲವ್ವನ ಕೆರೆಗೆ ಹಾರ ಕೊಡಬೇರು ” ಎಂದು ಹೊರಟಿತು. ಗೌಡನು ೩. ಸುಟು ಹೋಗುವಂತೆ ಮಾಡು; ಸಂಡು ; ದಹಿಸಂ: ಆ ತಗರ್‌ 
ಎಚಾರದಲ್ಲಿ ಮುಳುಗಿದನು (ಕಶತ್ರು. ೭-೭೩). ಪರಿದು . . - ಪುಲ್ಲೊಳ್‌ ಪೊರಳಲೊಡಮಾ ಪುಲ್ಲು ಪೊತ್ತಿ ಮೊಗೆದುರಿದು 

[ಎಸಂ. ಪಸ್ತಿಕಾ. / ಪ್ರಾ. ಪೋತ್ಮಿಯಾ] ೩೦ ಮಂದುರಮಂ ಪೊತ್ತಿದೊಡೆ (ಕಂಕತಂ. ೦೭೯-೦೨) ; ಉಗ್ರದಾವಾಗ್ನಿ ತರುನಿಚ 


ಪೊತ್ತಿನ್ಮಕೃಳ್‌ 'ಪೋಂತಂ' ಪರಾ. 
ಪೊತ್ರಿಮಕ್ಕಳ್‌ `ಪೋಂತು' ಪರಾ. 
ಪೊತ್ತಿಯ (ನಂ). ಪೊತ್ತಿ ; “ಪತ್ರಂ, ಔರ್ಣಂ, (ಧೌತ)ಕೌಶೇಯಂ - 


ಯಮಂ ಕೊಂಡುರಿಯುವಂತೆ ಪೊತ್ತಿದುದು ಚಿತ್ರಾಂಗಿಯಂ ಪ್ರಣಯ 
ಪ್ರ ಲಯಶಿಖಿ (8ತ್ರಾಂಗ. ೪0-0009)- ೪. (ಪದಾರ್ಥಗಳು ಹೆಚ್ಚ ಬೆಂದು 
ಅಥವಾ ಸೀದು ಪಾತ್ರೆಯ ತಳದಲ್ಲಿ) ಹೆತ್ತಿಕೊಳ್ಳು ; `ತೆಳಹಡಿ ; 


ಈ ೩ ಪೊತ್ತಿಯಂ” (ಹರಾಯಃ. ೯0-೩3) 'ಪೊತ್ತಿ' ಪರಾ. 
[ಎಪ್ರಾ. ಪೋಶ್ತಿಅ, ಪೋತ್ತಿಆ] 

ಪೊತ್ತಿರ್ಮಕ್ಕಳ್‌ "ಪೋಂತಂ' ಪರಾ. 

ಪೊತ್ತಿರ್ಮಕ್ಕಳು 'ಪೋಂತು' ಪರಾ. 

ಪೊತ್ತಿಸು, ಹೊತ್ತಿಸು (ಕ್ರಿ). ೧. (ದೀಪ, ಬೆಂಕಿ ವೊದಲಾದುವನ್ನು) 
ಉರಿಯುವಂತೆ ಮಾಡು; ಹತ್ತಿಸಂ; ಪುಟಗೊಳಿಸಂ ; ಶರಮನಿದು 
ಕಡೀಡಿದುಡಿದೆರಡೆರಡಪ್ಪಂತು ತಆ್‌ದು ರಿಪ್ರಬಲಗಹನಾಂತರಮಂ ಸುಡ 
ಲೊಗೆವುದು ದುರ್ಧರಕೋಪಂಗ್ನಿಯನೆ ಮುನ್ನಮಾಂ ಪೊತ್ತಿಸೆನೇ (6೧ಫು. 
03-093); ಸೊಡರಂ ಪೊತ್ತಿಸುವರ್ಸತ್ತೆಡೆಯೊಳ್‌ ` (ಸರುಪ- 7, ಇನುಎಂರ. 
೩೭೪) ; ಬನಮೆಂಬ ಮದನನೃಷನರಮನೆಯೊಳ್‌ ಪೊತ್ತಿಸಿದ ದೀಪಮಾಲೆಯ 
ಮಾಡಕ್ಕನುರೂಪಮಾಗಿ ವಣೆಯಿಂ ಕೊನೆವರೆಗಂ ಪೂತುವರರೆ ಚಂಪಕ 
ನಿಕರಂ (ಶಂದ್ರಪು. ೬-೫೩) ; ಮಿಗೆ ಮುದ್ರಿಸಿದ ಚಿತ್ಸುಖದಿನಾತನಿರ್ದನಾ 
ಸೊಗಸನೀಕ್ಷಿಸಿ ಪೊಳೆವ ದೀವಿಗೆಯೊಳೊಂದು ದೀವಿಗೆಯ ವೊತ್ತಿಸಿದಂತೆ 
ಸಮಕಲೆ ಘಟಿ೩ತು (ಶರ್ಮರಾ- ೦೨-೩೪) - ೨. ಉಂಟಂಮಾಡು ; ಆಗು 
ವಂತೆ ಮಾಡು : ಹರಿಬಲದಿಂ ಪಾಂಡವರನುವರಮಂ ಪೊತ್ತಿಸಿದರೆನ್ನೊಳ್‌ 


(ಶಂ£ರಾ, ೦೦-೩೬) - ಹೊತ್ತಿಸು : ೧. ಎಣ್ಣೆ ಬತ್ತಿಯ ಕೂಡಿ ಜ್ಯೋತಿಯು 


ಹೊ(ಕಾಣಾ. ಪ)ತ್ತಿಸಲು ಬಣ್ಣ ಬೆಳೆಗೇಕವಾಗದೆ ದಿಟ ವಿಚಾರಿಸಲು 
(ರೀಕ್ನಾರೋ- ೦೩೦-೨೦); ಹೊತ್ತಿಸಿದ ಜೆಡೆ ಬೆಂದು ದಳ್ಳುರಿ ಹತ್ತಿ ಭಗಭಗ 
ಎನುತಲುತ್ತಮನುತ್ತಮಾಂಗಂ ಬೇವುಕಿರಲು (ಸತು. ೦೬-೨೩); ಅಂಜನಾಸುತ 

ದನುಜಪುರಕೆ ಧನಂಜಯನ ಹೊತ್ತಿಸಿದ ಖಳರನು ಭಂಜಿಸಿದ 
ಸಾಗರವ ದಾಂಟಿದ ರೂಪು ತೋಣಯಿ (ಕುರ್ಮಾ. ೦೦-೩೦); ಕತ್ತಲೆಯಹು 
ದೊಮ್ಮೆ ಬೆಳಗಹುದದು ಮಾಸಿ ಮತ್ತೊಂದು ತಂಪಿನ ಸೊಡರ ಹೊತ್ತಿಸಿ 
ದ:ಶಿಹುದಾ ಭರತೇಶನ ಚಿತ್ತದೊಳಾತ್ಮಯೋಗವದು (ಕರಕ. 4-008) ; 


ಬುಡಹತ್ತು : ಪೊತ್ತದೆ ಪೊಗೆ ಸುತ್ತದೆ ನಸುಬತ್ತದೆ ಕೆಂಪಡರ್ದು ಬೆಂದ 
ಪಾಗಲಕಾಯಂ ಪತ್ತೆಂಟು ತುತ್ತಿದಲ್ಲದೆ ಚಿತ್ತಂ ತಣಿಗುಮೆ (ಸೂಸು. 
00-93) ; ಪಸಿವೇನಾದುದೊ ದೇವ ಕೇಳ್ನಿನಗೆ ಪಾಲೇಂ ಕಾಯದೋ 
ಪೊತ್ತಿತೋ (ಠೃತಂ. ೪-೩9). ೫. ಒಣಗು ; ತಾರು: ಪಲವು ದಿವಸ 
ಮಾಯಾಸಂಬಟ್ಟು ಬತ್ತಿದ ಬಾಯ್ಸಂ ಪೊಶ್ತಿದ ನೆತ್ತಿಗಮಂತೇನುಮಂ 
ಪಡೆಯದೆ ಬಡತನಮಡಸಿ ಬಳಮಟ*ದು ಪುಟ್‌ತು ನಮೆದು ' ಸತ್ತುಂ 
(ಸುಳುಮಾ, ೩-೦೨ 5) ; ಪೊತ್ತಿದ ನೆತ್ತಿಗೆ ಕಾಣದೆ ತುತ್ತಿಲ್ಲದೆ ಬಡಿಯೆ ಜಡಿಯೆ 
ಕಂಡವರೆಲ್ಲಂ ಚಿತ್ತೋಶ್ಸಾಹಂಗಿಡುವರ್ಮತ್ತೆನಿಸದೆ ಜೈನಪೂಜೆಯ: ಕಿಡಿಸಿ 
ದವರ್‌ (ರರ್ಟಾನ್ಮು. ೬-೦೭೬). ಹೊತ್ತು, : ೧. ನಿಮ್ಮ ಗಣಂಗಳು ಬತ್ತಿದ 
ಕೆಲ್‌ ಬಾಯ ಬಿಟ್ಟಂತೆ ಮೊಅ್‌ಯಿಟ್ಟು ಬರಲು ಹೊತ್ತಿದ ಅಂಗಾಲ ಕಿಚ್ಚು 
ನೆತ್ತಿಯ ಮುಟ್ಟಿದಡೆ ಚಕ್ಕನೆ ಕಪಿಲಸಿದ್ಧಮಲ್ಲಿನಾಥ ನೊಸಲ ಕಣ್ಣ ತೆಗೆದನು 
(ಸಿದ್ಧರ. ಕ. 06-89) ; ಉತ್ತಮತೆ ಲೋಹಾದಿಗಳಿಗೀ ಹೊತ್ತಿದಗ್ನಿಯೆ 
ಸ್ಪರುಶದಲಿ ಪಾವನತೆಯಹುದು (ಕಾಗ. 0೦-96-6) ; ಹೊತ್ತಿದೇಕಾರತಿ 
ಪಂಚಾರತಿ ಕಡ್ಡಿಬತ್ತಿ ನೀಲಾಂಜನವಲಗೆ ಮತ್ತೆ: ನಾನಾವಾದ್ಕರಭಸದಿಂ 
ಮೊಳಗಲುಯೆಶತ್ತಿದ ಮಹವಾರತಿಯ (ರೋತಕ. ೨೨-೪೩). ೨. ಹತ್ತುಸಾವಿರ 
ಯೋಜನದ ಸಂತಪ್ತತೈಲದ ತಾಂಬ್ರತಳದಲಿ ಹೊತ್ತುವನಲಾ ದಿವ್ಮರೆಶ್ಮಿಯ 
ಕಾಲಸೂತ್ರದಲಿ ಎತ್ತಿ ಬಿಸುಡುವರದಜಕೊಳಗೆ ತನು ಹೊತ್ತಿ ಹೊರಳಲು 
ಪಾಪಿಗಳನುದ್ವೃತ್ತತನದಲಿ ದೇನ' ಎಪ್ರದ್ರೋಹಿಗಳನೆಂದ (೨8ಾಗ. 
8-00-93). ೪. ಇನಿಸು ಹೊತ್ತದ ತೆಅದಿ ತಜ್‌ಗೆಂಡದೊಳು ಪಾಕವನೆ 
ಮಾಡಿ (ಸೂಕಕಾ. ೦-೦೩) ; ಅವಳು ಆ ಹೊತ್ತಿದ ರೊಟ್ಟಿಗಳನ್ನು ನೋಡಿ 
(ಕಾಲರಾ. $. 8೩-೦೬): ಪಾತ್ರೆಯಲ್ಲಿ ಆಹಾರ ಹೊತ್ತಿ ಅಂಟಿಕೆ ಎಂಡಿದ್ದರೆ 
ಅದನ್ನು ತೆಗೆಯಲು ಪಾತ್ರೆಯಲ್ಲಿ ನೀರು ಹಾಕಿ . - - ಇರಿಸಬೇಕು 
(6ರ223ೌ. ೪೬). ೫. ತಪನಪ್ರದ್ಯೋತಹತಿಯಿಂ ಬೆನ್ನೊಡೆದು ಬಾಯಾಲ್‌ 


ಪೊತ್ತು, 

ತಾಳಿಗೆ ಬತ್ತಿ ನೆತ್ತಿ. ಹೊತ್ತಿ ಕಣ್ಣೋಳ್‌ ನೆತ್ತರೆಚ್ಚು ಪಂಯೆ (ಗಿಂಕ. ೪-೨೭ ವ). 
೬. ಉಂಟಾಗು ; ಒದಗು ; ಪ್ರಾಪ್ರವಾಗು : ಅತ್ತಲಾ ದಮಯಂತಿ 
ನಳನೊಳು ಚಿತ್ತಎಟ್ಟ ಳು ನೃಪಗೆ ಎರಹವು ಹೊತ್ತಿತಾಕೆಯ, ಮೇಲೆ 
ಯಿರ್ವರಿಗಾಯ್ತು ಸಂತಾಪ '(ಶಳಕೆ. ೨-೪೯) ; ಹೃದಯಗುಹೆಯಲ್ಲಿ ಹಿಗ್ಗು 
*ಹೊತ್ತಿಹುದು ಅಗ್ನಿಸತ್ವದಂತೆ (ಅರಳು. ೦೮೩-೨); ಧ್ಯಾನಸುಪ್ತಿಯಿಂ ಜ್ಞಾ ನ 
ವೆದ್ದಿತೋ ಬಾಳಿಗಾನಂದ ಹೊತ್ತಿತೋ (ಗೋಕುವ. ೩4-೨3). ೭. ಆರಂಭ 
ವಾಗು ; ಮೊದಲುಗು : ಮತ್ತೆ ಕರ್ಣನ ಭೀಮನಾಹವ ಹೊತ್ತಿಜುದು 
(ಕುಠ್ಶಾಳೆ.. ೦೩-೨9). ೮: ಉಗ್ರವಾಗು ; ಪ್ರಚಂಡವಾಗು : ಒಳಗೆ 
ಹೊ(ಣಾಕಾಂ. ಯೊ]ತ್ತುವ ಧಗೆಯ ಹೊಜಗಣ ತಳಿತ ಬವಿನ್ಮಿನ ನಗೆಯ 
ನೃಪಮಂಡಲದ ಮೌಳಿಯನೇನನೆಂಬೆನು (ಕುರ್ಮಾ. ೦೩-೪೬). ೯. (ಆಲಂ) 
ಉದ್ವೇಗಗೊಳ್ಳು ; ಉದ್ದಿಗ್ನವಾಗು : ದುಗುಡವ ಓಡಿದ ರಾಯನ 
ಕೆತ್ತು ಮುಖವನು ಉಂಡು ಭಟರೆದೆ ಹೊತ್ತಿದವು ಹೊಗೆದೋಟ್‌ದವು 
ಮೋಲ್‌ಗಳು ಪಟುಭಟರ (ಕುವ್ಮಾರ್ರೋ. 08-8)- ೧೦. ಸಂಕಟಪಡು; 
ನೋಯು : ಮಾಡಿದ ಭೃತ್ಯರಪರಾಧಕ್ಕೆ ಚಿಂತಿಸಿ ಸುಯ್ದು ತನ್ನೊಳಗೆ 
ಹೊತ್ತೂವೆದೆಯಲಿ ರವಿತನಯನಳಲುತ್ತ ನುಡಿದನು ದೂತರಿಗೆ (೧ಛಾಗ. 
೬-೩-೨೦)" ೧೧. ಸಂಕಟಪಡಿಸು; ನೋಯಿಸು : ಭಾಷೆ ಸಲ್ಲದೆ ಹೋಯಿ 
ತೆನ್ನಯ ವಾಸಿ ವರ್ಧಿಸಿ ಹೊತ್ತುತಿದೆ ಕೈಲಾಸದವರಿದ ಕೇಳಿ ನಗುವಂತಾ 
ಯಿತೇ ಎನಗೆ (ಶ್ರರುರೀ- ೬-೬೪). (ದೇ.॥ ತವಾ. ತುಳು. ಪೊತ್ತು] 


ಪೊತ್ತು, "ವೊಲು' ಪರಾ. 
ಪೊತ್ತು, ಹೊತ್ತು (ನಾ): ೧. ಹತ್ತಿಕೋಡಿರುವಿಕೆ : ಉರಿಯುವಿಕೆ ; 
ಜ್ವಲನ: (೪- ೨. ಸೀದು ಹೋದುದು; ಕರಿಕಾದಂದಂ; 


ಸೀದು ತಳಹಿಡಿದ ಅನ್ನ ಮುಂತಾದುದು : "ಪೊತ್ತು ಅಗ್ನಿ 
ಪಟೂಕರಣೆ:, ಅತಿಪಣ್ಣುನ್ನೇ ಚ (ಸೀದ ಅನ್ನೆ)” (ಕಮಠಾ); “ಇಂಗಳವ 
ಪಟುಮಾಲ್ವಲ್ಲಿಯತಿಪಕ್ಕದೊಳು ಪೊತ್ತೂ” (52ನುಂ. ೯6). ಹೊತ್ತು : 
೨. ದನ್ಮಿಕೆ ೬ ಸುಟ್ಟ ಅನ್ನ, ಹೊತ್ತು (ಗಂಗಮ: ೦೬೨), [ಪೊತ್ತು] 

ಪೊತ್ತು “ಪೊಟ್ಟು” ನೋ. 

ಪೊತ್ತುಂಗೊಟಿಡು (ನಾ). ಉರಿಯುತ್ತಿರುವ ಮರದ ತುಂಡು; 
ಉರಿಗೊರಡು ; ಕೊಳಿ ಿ : ಉಕಾರಾಂತದೊಳ್‌ ಗಕಾರಂ ಪರಮಾದುದರ್ಕೆ 
—ಎತ್ತೂಂಗೋಲ್‌, ಕಂತ್ರ್ತೂಂಗಜ್‌, ಪೊತ್ತುಂಗೂಜಡು (ಕತುದ- ೦೭೦ 
ಶ್ರಯೋ). [ಪೊತ್ತು 4 ಕೊಅಡು ( ಎಕೊಅಂಡು)] 

ಪೊತ್ತುಗಳೆ “ಘೊಟ್ಟುಗಳೆ' ನೋ. 

ಪೊತ್ತುಗೆ (ನಾ). ೧. ಹತ್ತಿಕೊಳ್ಳುವಿಕೆ; ಉರಿಯುವಿಕೆ; ಪಟಗೊಳು ವಿಕೆ. 
೨. ಬೆಂಕಿ; ಜ್ವಾಲೆ ; ಉರಿ: ಮಿಕ್ಕು ಸೂಸುವ ತೂಣುಗಿಡಿಗಳ 
ಕಣಾಳಿಗಳ ಕೌರಿಡುವ ಪೊತ್ತು ಗೆಗಳ . , . ಮೊಗೆವ ವೆರ್ಗಿಚ್ಚುಗಳ ವೆಂಕೆ 
ಮೇಲಿಕ್ಕಿದುದು ಹಂಸಧ್ವಜನ ಸೇನೆ ಬೆಂದು ಬೇಗುದಿಗೊಂಡುದಾಕ್ಷಣ 
ದೊಳು (ಕೈಲಂಭತಿ. ೦೩-೦೨) - [ಫೊತ್ತೂ, + .-- ಗೆ] 

ಪೊತ್ತುಪೋಕ, ಯಹೊತ್ತುಹೋಕ (ನಾ). (ವ್ಯರ್ಥವಾಗಿ) ಕಾಲ 
ಕಳೆಯುವವನು; ಕಾಲಹರಣ ಮಾಡುವವನು : ದ್ಮೂತದುರ್ವ್ಶಸನಿ 
ಗಳಿನಿಪ್ಪ ಪೊತತ್ತಿ ಪೋಕರುಗಳೊಡನಾಡಿ ತನ್ನಯ ಲಿಂಗಪೂಜೆ ಲಿಂಗ 
ಧ್ಯಾನದಾ ಗೊತ್ತನಜ್‌ಯದೆ . . . ಭಂಗಿಯ ಶಿಂದವೋಲಿರ್ಪಗೆತ್ತಣದು 
ಲಿಂಗನಿಷ್ಠೆ (ನಿರ್ದೇ. ೨೨-೬೬). ಹೊತ್ತುಹೋಕ : ವೇದವ ಪರಿಸುವಲ್ಲಿ 
ಶಾಸ್ತ್ರವನೋದುಎಲ್ಲಿ . . . ಪಗುಡಿ ಪರಿಹಾಸಕರ ಅರ್ತಿಕಾಟರ ಹೊತ್ತು 
ಹೋಕನಿಗಾಗಿ ಘಟ್ಟುವರ ಕೂಡಲುಂಟೆ (ಆರವ-ಕ. ೩6೯-೪೨); ಆಸತ್ಯದಲ್ಲಿ 
ನಡೆದು ವಿಪ್ರರು ನಾವು ಘನವೆಂದು ಹೋರುವ ಹೊತ್ತುಹೋಕರ ಮಾತೇ 
ತಕ್ಕೆ (ಸರ್ನವ. ೦೦೩-೩೩೪): ಬಟ್‌ದೆ ಹೊತ್ತುಹೋಕರೊಳಾಡದಿರು 
(ಸರ್ಮುರು, ೨-೦೩) - [ಪೊತ್ತು (ಎ ಪೊಟ್ಟು) ೪ ಷೋಕ] 


೫೯೧೮ 


5 


ಪೊದಕೆ, 


ಪೊತ್ತುವೆಳಗು (ನಾ). ಪ್ರೂತಃಕಾಲದ ಬೆಳಕು ; ಬೆಳಗಿನ ಹೊಳಪು : 
ಕೆತ್ತ ಬಲ್ಲತ್ತಲೆಗೆ ತರಣಿ ಮುಂಗಾಣದಿರೆ. ಪೊತ್ತುವೆಳಗೆಂ ಬೇಆ್‌ ತೋರ್ಪ 
ರಾರ್‌ (ಕೈಬಣ. ೨-೦೬): [ಪೊತ್ತು («ಎ ಪೊಟ್ಟು) ಬೆಳಗು] 
ಪೊತ್ತೆ (ನಾ). ಕುಚ್ಚು; ಗೊಂಚೆಲಃ ಗುಚ್ಛ: ಮರದಲ್ಲಿ ಪೊತ್ತೆ 
ಪೊತ್ತೆಯಾಗಿ ಹಿಡಿದ ಕಾಯಿಗಳೆೊಳಗಿಂದ ಒಂದು ಕಾಯೆನ್ನು ತೆಗೆದು 
ತಿನ್ನುತ್ತಿದ್ದಂತೆ ಅದರ ಹುಳಿರಸಕ್ಕೆ ಮೈಮೇಲೆ ಮಳ್ಳು ನಿಂತವು (ಮೂರುರಾ: 
೨೨೬); ಅಂಗಡಿಯ ಹುಡುಗ ಬಸ್ತಾ ಬವ ಇವರಿಂದ ಕೀಲಿಕ್ಕೆ ಪೊತ್ತೆಯನ್ನು 
ತೆಗೆದುಕೊಂಡು ಬಾಗಿಲು ತೆರೆಯುತ್ತ (ನೂರುರಾ. ೨೫೪). 
[ದೇ. ॥ ತಮಿ. ಪೊತ್ತೈ = ದೊಡ್ಡದು] 


10 | ಪೊತ್ತೆವಿತಾಸೆ (ನಾ): ಕುಚ್ಚು ಕುಚ್ಚಾಗಿರುವ ಮಾಸೆ ; ಹೊದೆವಿರಾಸೆ : 


26 


35 


40 


45 


ಮೋರೆಗೆ ಇಷ್ಟುದ್ದ ಕಪ್ಪು ಪೊತ್ತೆ__ಮಾಸೆಗಳು ; ಕಪ್ಪು ಎದೆಯ ಮೇಲೆ 
ಕಪ್ಪು ರೊಣೆ (ಹೂಸ. ೦೭೦). [ ಪೊತ್ತೆ ೬ ಮಾಸೆ ] ` 

ಪೊತ್ಮ " ಪೊತ್ತೃ ` ನೋ. 

ಪೊದಕುಳಿ,. ಹೊದಕುಳ, ಹೊದಕಂಳಿ (ನಾ)- ಅಳಲು ; ದುಃಖ; 
ನೋವು : " ಪೊದಕುಳಿಗೊಳ್‌ » ಪರಾ. ಹೊದಕುಳ ; ಇದಕ್ಕೆ ಪರಿ 
ಹುರವನು ನೀ ಮಾಡಿದರೆ ನಾನಿಹೆನಲ್ಲದಿರ್ದೊಡೆ ಹೊದಕುಳದಿ ನಲುಗುತ್ತ 
ಲಿರಬೇಕಿನಿತು ನೀವಿದ್ದು (ತಿಕ್ಕುಸ್ತೀ. 0-68) - ಹೊದಕುಳಿ : “ ಹೊದ 
ಕುಳಿಯೆನೆ ಸಂತಾಪಂ” (ಶಾರಏಿ. ೨೪); ಆ ಚದುರರ್ಗೆ. . . ಮಂತ್ರಿ 
ಯಲ್ಲದೆ ಭವದ ಸಂಕಟದ ಹೊದಕುಳಿಯುಮಿಲ್ಲೆಂಬುದಕ್ಕಿದೇ ಸಾಕ್ಷಿ 
ಯಾಯ್ರ್ರ (ಸಮ್ಮ 99. ೦೦-೫೩). 

ಪೊದಕುಳಿಗೊಳ್‌, ಹೊದಕುಳಿಗೊಳ್‌, ಹೊವಕುಳಿಗೊಳು (ಕ್ರಿ). 
ದುಃಖಪಡು ; ಶೋಕಗೊಳ್ಳು ; ನೋವನ್ನು ಹೊಂದು : ಪಿರಿ 
ದಾಗೆ ಪುಣ್ಯದ ಪೊಅ್‌ಯದನೆತ 1 ವೊಡರಿದಾಗಿ ಪೊದಕುಳಿಗೊಳ್ವ ಪರಿ 
ಯೊಳು ಸಾಷ್ಟಾಂಗವೆಅಗಿ (ಕಾಗಕು. ೦8-69); ಈ ವನದೊಳಿನ್ನು ಪುಣ್ಯಾ 
ಶ್ರಮಂ ಗೋಚರಿಪುದೇ . . - ಹೇಳಿಂದು ಸೀತೆ ಪೊದಕುಳಿಗೊಂಡಳು 
(ಕೈ ಬರಾ. ಹೊದಕುಳಿಗೊಳ್‌ ; ಆಶಿಪಾಶದಿಂದ ತೊಳಲಿ 
ತ್ರಯ ಎನ್ನ ಕಾಯವು ಆಶೆಯಿಂದ ಹೊದಕುಳಿಗೊಂಡಿತ್ತಯ್ಯ ಎನ್ನ 
ಮನವು (ರಕಕಾ: 7: ೨೬೩-೦೭); ತೊಲತೊಲಗು ತರುವಲಿಗೆ ರಣವಿದು 
ಸುಲಭವೇ ಲೋಕೈ೯ವೀರರು ಹಲಬರಿದಆಕೊಳು ಹೊಕ್ಕು ಹೆೊದಳುಳಿ 
ಗೊಂಡು ಹೋದರಲೆ (ಕುವ್ಮಾಕ. ೪-03) : ಪಾಂಡವನ ಸೇನೆ ಅಟ್ಟಿ ಸುಡು 
ವನಲಧೊಮಜ್ವಾಲೆಗೊಡನೆ ಗೋಳಿಟ್ಟು ಹೊದಕುಳಿಗೊಂಡು ಹೊರಳು 
ತಿರಲು (ಕೈಮಿರಾ. ೮-೪0) ; ಸರ್ವಜೀವರುಗಳಂತೆ ಉತ್ಪತ್ತಿ ಸ್ಥಿತಿ 
ಪ್ರಳಯಂಗಳೆಂಬ ಕಷ್ಟಬಂಧನಂಗಳಲ್ಲಿ ಸಿಲ್ಕಿ ಹೊದಕುಳಿಗೊಂಬನೆ ಶಿವನು 
(900ಡೇ. ೨೦೦೬-೬೨). ಹೊದಕುಳಿಗೊಳು : ಇಳೆಯ ಮೇಲಾವ ಎಂದಿ 
ಗಳು ಹದುಳವೇಳೆಂದೆತ್ತಲಾಅದೆ ಹೊದಕುಳಿಗೊಳುತ ನೋಡುತಿರ್ದಹರು 
(5ಸಫ್ರ. 88-೬೭) 6 ದುಗುಡವ ಹೇಲ್‌ ಹೊದಕಗುಳಿಗೊಳುತಲಿರ್ದುದು 
ಹಸ್ತಿನಾನಗರ (ಕುರ್ಮಾ, 6-8) ; ಶುನನಂತೆ ಮನೆಮನೆಗೆ ತಿರುಗಿ 
ದೈನ್ಕಂಬಟ್ಟು . . . ಹೊದಕುಳಿಗೊಳುತ್ತ್ಯ (ತತ್ಮಶ. 36-೪): 

[ ಪೊದಕುಳಿ + ಕೊಳ್‌, ] 

ಪೊದಕೆ,, ಪೊದಟ್ಸ್‌,. ಪೊದಿಕೆ. ಹೊದಕೆ,, ಹೊದಿಕೆ, ಹೊದ್ದಿಕೆ, (ನಾ)- 
೧. ಮುಚ್ಚಲು ಬಳಸುವ ವಸ ; ಮುಸುಕು ; ಆಚ್ಚಾದನೆ : ಪಲವು 
ಪೊದಕೆಗಳ೯ ಬಿಗಿದಿರ್ಪುದವನನ* ಮುಡಿಯಿಂದಮಡಿವರಂ (0ರೃಶ್ರ. ೬೯೯)- 
೨. ಹೊದೆಯುವ ವಸ್ತ್ರ, - ಬಟ್ಟೆ ; ಅಂಗವಸ್ತ್ರ, ಸೆರಗು ಮುಂತಾದ 
ಮೇಲುಹೊದಿಕೆ : ಚಿಂದಿತ ಪಾರಿಯ ಚಿಮ್ಮುರಿ ಮುಂಗಯ್ಯ ಮುಂದಣ 
ಪೊದಕೆಯ ಸೆಲಿಗು ಅಂದವಾಗಿರೆ ಕರ್ನಾಟದರಸುಗಳು ಬಂದು ಕಂಡರು 
ಮಾತಂಗಿಯನು (ಕುಂ3ಸಾ9. ೪೦-೯5); ತರದೆ ಕೊಂಬಿನ ಲಾಳಿಯಂ ಮುಟ್ಟಿ 


೦೯-೦೨) pS 


ಪೊದಕ್ಕೆ - 


ಸದೆ ರುಚಿರತರಮಾದ ಪೊದಕೆಯಂ ನೆಯ್ಲಿಕೊಳ್ಳುದೆ ನಿರಂತರದೊಳಿರ್ಷ 
ತೊಂದನೆಯ ಶೀಲ (ಶಾಸೋಫು-. ೨-೬೦): ೩. (ಮನೆ, ಗುಡಿಸಲ: 
ಮಂಂತಾದುವುಗಳ) ಛಾವಣಿ ; ವೋಲ್ಸಾವಣಿ : ಮೂಳೆಯ ಕಂಭ 
ಮಿಲ್ಲಿ. . . ತಗುಳ್ಳೇಳಿದಮುಪ್ಪ ತೋಲ್‌ ಪೊದಕೆ ಮಾಂಸಮೆ ಕೇರ್ಗಳಮೇಧ್ಯ 
ಪೂರ್ಣ ದೇಹಾಳಯ (ಕೀವಸಂ. ೧೩೦-೨೨) ; ಬಾಲಸತ್ಪಲ್ಲವದ ಪೊದಕೆ 
ಯಿಂದಿಕ್ಷುದಂಡಂಗಳಿಂ ಕಣ್ಗೊಳಿಕ:೦ ನಾನಾಲತಾಂತಪ್ರಸರಸಶಯಂತಂಗಳ್‌ 
ಪ್ರಪಾಮಂಟಪಂಗಳ್‌ (ಕಾ೩ಕೀ. ೨-೨೦) : ಪಸುರೆಲೆಯ ನಟ್ಟವನೆ, 
ಸೆಳೆಗೊಂಬಿನ ಕೇರ್‌. ಪಣ್ಣೆಲೆಯ ಪೊದಕೆ - ಅಲರ್ಜೊಂಪದ 
ಮೇಲ್ಮಟ್ಟು ಚೆಲ್ವಾಗೆ ಕಣ್ಣಂ ಮನಕಮಿಂಬಾದ ಪರ್ಣಕುಟಿಯನೇರ್ಪಡಿಸಿ 
(ರಮಾಕ್ಕ. ೪೯-೦೦)" (ವಸ್ತ್ರ ಮಂಂತಾದುವುಗಳ) ಗಂಟು,- 
ಮೂಟೆ, _-ಹೊರೆ : ಅಡಕೆ ೨೫ ಕತ್ತೆಯ ಬರಕಕ್ಕೆ ಪೊಂಗೆ ಅಡಕೆ ೨೦ 
ಸೀರೆಯ ಸುಂಕ ಪೊದಕೆಗೆ ಪಾಗ ೨ ಸೀರೆಗೆ ವಾಗ ೧ ಮೊಟ್ಟೆಯ ಸೀರೆಗೆ 
ಪೊಂಗೆ ಪಣ ೧ (ನಾಂರೇ9- ೩-೨೨ ನ; 3047). ಪೊದಲಿಕ್ಕೈ: ೨. ಭೋಂಕೆನೆ 
ಪಜ್ಜಳಿಪ ತನ್ನ ಸನ್ನುತವದನಸುಧಾಕರಬಿಂಬದಿನೊಸೆವ ಚಂದ್ರಿಕಾ 
ಎಸ್ತಾರದಂತೆ ತೋರ್ಪಧಿಕಸಿತಧಛವಳಲೋಳಲೋಚನಂಗಳ ಬೆಳಗಿನ ಬಳೆಗದೀ 
ನಿಳಯಲಕ್ಷ್ಮಿಗೆ ಬೆಳ್ಬಸದನದ ಪೊದಟಕ್ಕಿಯನಿತ್ತು (ನರ೯ಥಿ- ೦೬-೬೬ ವ): 
ಪೊದಿಕೆ : ೧. ಕಂಡಷ್ಟಾಂಗಪ್ರಣಾಮಂಬೆರಸು ಹರಿಸದಿಂ ನಾರದಂ . ; , 
ಹಿಂಡೇಳ್ವಾನಂದರೋಮಾ:ಚದ ಪೊದಿ[ಶಾಕಾಂ. ದ]ಕೆಗಳಂ ತುಳು 
ನಿಂದಿರ್ದು. . . ಸ್ಕೋತ್ರಮಂ ಮಾಡುತಿರ್ದಂ (೧೦ಕ. 9-9೩)- ೨. ಗದಗೆದಿಪ 
ಕರಕಮಲಮು ಕಂಡು ದುತಿಚರ್ಮದ ಪೊದಿಕೆಯಿಂದದಂ ವಂಚ್ಚೆ (ತಂಪು. 
33-0). ೩. ಕುಳಿರ್ವ ಕುಳಿರ್ದೇರ ಕೇರ್ಗಟ್ಟಿನಿಂ ಅಸುಕೆಯ ಕಿಸುದಳರ 
ಪೊದಿ[ಕಾಕಾಂ. ದ]ಕೆಯಿಂ ಪಜ್ಮಳಿಸುವ ಪನ್ನೀರ ಚಳಿಯದಿಂ.. 
ಲೀಲೆವಡೆದ ಸಜ? ಲತಾಂತಶರಜನ್ಮ ಭವನದಂತಿರ್ದುದು (ರಕಳು. 
೦೦-೬೨ 5). ಹೊದಕೆ, : ವೆೀಲುಹೊದಕೆ' ಪರಾ. ೨. ಧವಳದ 
ಕಾಂತಿಯ ನಿಲವೋ ರುದ ಭ್ಯ ಹಂಗು ಬೇಡವೆಂದು ಹೊದ್ದ ಚರ್ಮದ 
ಹೊದಕೆಯಂ ತೆಗೆದ ಗಿಟೆಗಿಟಿಜ: ತ್ರದ ನಿಲವೊ Gab 00೭-೪) ; 
ಹಿರಿಯ ಮೆಳೆಯಡಿಯಲ್ಲಿ ಹೊದಕೆಯಂ ಹಾಸಿ ಕುಳ್ಳಿರಿಸಿ (ಸಿರ್ಕರಾ. ೨-೩೨) ; 
ಕಳಿದರೀ ಚಂಡಾಂಶುವಂಶೋಜ್ವಲರು 
ಪುಲಿದೊಗಲ ಹರಿಣಂಜಿನದ ಹಾಸಿಕೆಯ ಹೊದಕೆಯಲಿ (ಕೊರರಾ. ೩-೨-೩)- 
೩ “ಆಚ್ಟ್ಸ್‌ದನಂ, ವಲಭಿಃ - ಈ ೨ ಮನೆಯು ಹೊ(ದಿ)ದಕೆ” (ಹಲಾಯು. 
80-096); ಕರಮೆಸೆದವು ಲತೆಗಳನೆಟ್ಟರದಿಂ ಪಚ್ಚೆಲೆಯ ಹೊದಕೆ ಬೆಳ್ವಾಳದ 
ಬೇರ್‌ ಸಿರಿಖಂಡದ ವಳಯುಂ ಕಪ್ಲುರವಳುಕಿನ ಜಗಲಿ ಕೇತಕೀರಜದ ಮಬಲ 
(ಸೂಕ್ತಿಸು. ೦೦-೩೦) ; ಹೊಂದಗಡಿನ ಹೊದಕೆಯ ಮನೆ ಬಹಳ 
ನೇರಂದವಡೆದ ಪಟ್ಟಶಾಲೆ ಮುಂದೆಸೆಯಲಿ ತುಳಸಿಯ ಮಂಟವದಿ 
ಗೋವಿಂದನ ಕೀರ್ತಿಸುತಿಹರು (ನೋಹತ. ೩-೩೪)- ೪. ಒಂದುದಿನ 
ಮಡಿವಾಳ ಹೊದಕೆಯ ತಂದ ಕತ್ತೆಗೆ ಲಿಂಗವಿರದಿರೆ ಕೊಂದು ಇರಿಸಾಕ್ಷಣದಿ 
ಅವ ಸಹವಾಗಿ ಕತ್ತೆಯನು (್ಶಫು. ೩0-3). ಹೊದಿಕೆ: ೧. ಏಳು 
ನೆಲೆಯ ಕರುಮಾಡದುಪ್ಪರಿಗೆಯೊಳಗೆ ಒಂದೆ ಮುತ್ತಿನ ನೆಲಗಟ್ಟಿನ ಮೇಲೆ 
ಭಿತ್ತಿ ಇಲ್ಲದ ರತ್ನದ ಹೊದಿಕೆಯ ಮೇಲಿಪ್ಪ €ಳಸವ ಕಂಡವರನಾರನು 
ಕಾಣೆ (ಅದವ. ಮು. ೨೩೦-೩೯೨); ಕಾಮದ ಒಡಲು ಕ್ರೋಧದ ಗೊತ್ತು 
. ಮತ್ಸರದ ಹೊದಿಕೆ ಆ ಭಾವವಚತಬ್ಲದೆ ಚೆನ್ನಮಲ್ಲಿಕಾರ್ಜುನನ ಅಅ್‌ವು 
ದಕ್ಕೆ ಇಂಬಿಲ್ಲ ಕಾಣಿರಣ್ಣ (ಮಹಾರೇ. ಏ- 99-009) ; ಎಲುಬು ಗಳವ 
ಮಾಡಿ ನರದ ಬಳ್ಳಿಯಲ್ಲಿ ಬಿಗಿಯುತ . . . ಮಲಿನಚರ್ಮವನ್ನು ಹೊಡಿಕೆ 
ಯೆಳಿದು ನಿತ್ಯ ಬೆಳೆವ ಈ ಹೊಲೆಯ ಗೂಡಿನೊಳಗೆ ಜನಿಸಲಾಆಕ ಲಕ್ಷ್ಮಿಯ 
ರಸನೆ (ಕ್ರರಂಠ- ೧-೦೭೬-೨). ಪಿ. ನೀರ ಬೊಂಬೆಯ ಚೋಹವ ತೊಟ್ಟು 
ಅಗ್ನಿಯ ಬಣ್ಣದ ಹೊದಿ[ಕಾಕಾ: ದ]ಕೆಯ ಹೊದ್ದು ಗಾಳಿಯ ಗತಿಯಲ್ಲಿ 


೫೯೧೯ 


೩6 


20 


25 


ಬಳಿಕಾ ಹಿಮಸಮಯವನು |. 


30 


36 


40 


48 


ಪೂದಕ್ಕೆ 


ಸುಳಿದಾಡುವ ಪ್ರಾಣಿಗಳು ದೇವರನೆತ್ತ ಬಲ್ಲರು (ಆವಕಂ. ೨೦೭-೯೩೦ | 
ಕೂರ್ಮಸಂ. ೬-೦೦ ಮೋ) ; ತಮತಮಗೆ ನೆರೆದು ಬೆಚ್ಚಂಬಿಲವ ಕುಡುಗೋಲ 
ಕಪ್ಪಡವನರಳೆಯಂ ತೈಲವಂ ತಾ ಬೇಗಲೆನುತಲಾತನ ಹೆೊದಿಕೆಯಂ ತೆಗೆ 
ದರು (ಸರಕಾ. ೨-೨) ; ಗಡ್ಡದ ಮುದುಕರು. . . ಕಂಗೆಟ್ಟು ಹಾಯ್ದರು 
ಹೊದಿ[೫ಕಾಂ. ದ]ಕೆ ದಂಡು ಕಮಂಡಲವ ಬಿಸುಟಖಳದೆಸಿದೆಸೆಗೆ (ತೂರರಾ. 
೦-00-03) ; ಹೊದಿಕೆಯನ್ನು ತೆಗೆದು ದೂರಕ್ಕೆ ಎಸೆದೆನು (ನಂಟರ. ೪೯)- 
೩,.“ಪಟಲಂ, ಛದಿಃ-೨ ಮನೆಯ ಮೇಲುಹೊದಿಕೆಯ ಪೆಸರು, ಮನೆಯ 
ಮೇಲುಮುಚ್ಚಳ” (ಸಿರ್ಮಾಂತಿ. ೦೦೩): ಹೂಡಿದೆಲು ಮರಮುಟ್ಟು 
ಮಾಂಸದ ಗೋಡೆ ಚರ್ಮದ ಹೊದಿಕೆ ನರವಿನ ಕೂಡೆ ಹಿಂಡಿಗೆ ಬಿಗಿದ ಮನೆ 
ಯೊಳಗಾತ್ಮನಿರುತಿರಲು 4ಹಂಸಾ.63); ಒಲೆಗಳನ್ನು. . -ಹುಲ್ಲಿನ ಹೊದಿಕೆಯ 
ಹ ಸುರಕ್ಷಿತವಾಗಿ  ಉಪಯೋಗಿಸಬಹುದೆ? 
೫. (ಪುಸ್ತಕ ಮೊದಲಾದುವುಗಳ) ರಕ್ಷಾಕವಚ ; ರಟ್ಟು : “(ಅಂಚೆಯ 
ಮೂಲಕ ಕಳಿಸುವ ವೃತ್ತಪತ್ರಿಕೆ, ಕಟ್ಟು, ಮೊ.ಗಳ ಮೇಲಿನ) ಆವರಣ, 
ಸುತತ್ತಿಹಾಳೆ; (ಪುಸ್ತಕಗಳಿಗೆ ಹಾಕಿರುವ, ಕಳಚಲಾಗುವ) ಕವಚೆ, ಹೊದಿಕೆ” 
ಆ ಹೊಸಪುಸ್ತ ಕದ ಹೊದಿಕೆ ಹರಿದು ಹೋಗಿದೆ 
(69). ಹೊದ್ದಿಕ್ಕೆ: ೧. ಮಾಸವೆರಡಅಲಿ ಶಿರ ಮಾಸ ಮೂಜಅಕೊಳಂಗ 
ವತಾಸ ನಾಲ್ಕಅಲಿ ಚರ್ಮದ ಹೊದ್ದಿಕೆ (ಫ್ರರುದ. ೧-೧೫೨-೩). 
ಪೊದೆ, +--8] 


(ಅಡು29. ೨೪). 


(wrapper. 'ಇಂಕೆವ) ; 


ಪೊದಕ್ಕೆ. ಪದಿಕೆ, ಹದಿಕೆ,, ಹದಿಗೆ,, ಹದ್ದಿಕೆ, ಹೊದಕ್ಕೆ, ಹೊದಿಕೆ 


(ನಾ). ಒಂದು ಬಗೆಯ ತೆರಿಗೆ: ಬಂಮರಸೆದೇವನು ಶ್ರೀರಾಯ 
ಕೇಶವಪುರವಾದ ಮೊರಲೆಯ ಸಿದ್ಧಾಯ ಪೊದಕೆ ಶ್ರೀಕೇಶವದೇವರ 
ಶ್ರೀ ಸಿದ್ದೇಶ್ವರದೇವಶ ನಂದಾದೀವಿಗೆಯ ಸೊಡರೆಣ್ನೆಯ ನಡಸುವಂತಾಗಿ 
ಕೊಟ್ಟ ಗ ೫ (ಮ್ಮ90. ೦೯೩೨. ಪದಿಕೆ: ಗೌಡಿಕೆ 
ಮಾನ್ಯ ಪೇಠೆ ಪದಿಕೆ ಸಿದ್ಧಾಯ ದಾಯ ಕಾರಕ ಕಣ್ಣವಣ ಮೊದಲ 
ವಿಧ್ಯ ೬ ನುಂಟಾದನುಮ ಮಾಡ್ತಿ ಕೊಣ್ಣ (ಎ೪ 77717, ಸೊರೆದಿ. ೨೬೬-4೪: 
ಹದಿಕ್ಕೆ, : ಉಪಾಧ್ಮಾಯರ್ಗೆ ಮುಂಚಿದ ಹದಿಕೆಯಲ್ಹೀಎ 
ತಮ: ಕೊಟ್ಟೂ (ಇಇ. ಸ1-11, ೦೭೩-೫೭; 2124) ; ಮೂಡಿ ಮಣ್ಣಿಗೆ 
ಆಣ ಹೊನ್ನೆ ತೆತ್ತು ಮಾಜ ಹದಿಕೆಯ ಬೇಡೆ(ಕೊಳ್ಸಿ) ನಂದೀಗ್ರಾಮದವರ 
ಮುಂದಿಟ್ಟು ಮಾಅಲಿಲ್ಲ (ಸರ್ಕಠ. ೦೦೪-೩೬೪); ನಲೆಮ್ಮೆಯ ಹದಿಕೆಯ 
ನೆತ್ತುವ ಹೆಗ್ಗಡೆಗಳಾರು ಬಂದಡಂ ತಂವು ಧರ್ಮವಾಗಿ ಪ್ರತಿಪಾಳಿಸುವರು 
(Waa. 77-1, ೩೪೪೨೪; 1282); ವೊಲ್‌ದೆದ್ದು ಸಕಲ ರಾಣುವೆಯೊಂದು 
ಹುರಿಯಾಗಿ ಪುರವರದೊಳೆತ್ತಿ ಹದಿಕೆಯನು (ಸಮ್ಮ ಕೌ. ೨-೩೯). ಹದಿಗೈ, : 
ಹದಿಗೆಯಾಗಿ ಗ ೭೨೫ ೫ ದಲೂ ಯಪ್ಪತ್ತೆರಡನೂ ತೆತ್ತು (ಎಳ: 1x (5). 
ಕುಕಿಗ. ೨೭-೦೮  ೩568)- ಹದ್ದಿಕೆ ; ಗ್ರಾಮ ವಂದಕ್ಕಂ ಕುಳಗ ೨॥ ೦॥ ೭ 
ಗಂಡತಿಕುಳ ೧ ಹದ್ದಿಕೆ ೯ (ಕ್ಲಂ. ೦೯೩೪. ೨೭-೦೪: 3400) - ಹೊದಕ್ಕೆ : 


೩-೨ i 1245). 


1629 ?).- 


ಆ ಹತ್ತು ವ್ರಿತ್ತಿಯ ಸಿದ್ಧಾ ಯ ಸೇಸೆ ಅಳಿವು ಅನ್ಮಾಯ ಹೊದಕೆ 
ವಬಖ್ಯವಾಗಿ ಏನು ತೆಜುಗಡೆ "ಬನ್ನಡೆವೂ. - *ನಡಸುವನ್ನಾಗಿ. . .ಧಾರಾ 
ಪೂರ್ವ್ವಕಂ ಮಾಡಿಕೊಟ್ಟರು (ಎಳ. ೫17, ಕಕ್ಕಣಾ. ೨-೨೩ ; 1261); ಆವುಗೆ 


ಅನಾಯ ಹೊದಕೆ ಸಹಿತವಾಗಿ ಏನು ಬಂದದೂ ಸರ್ವ್ವಮಾಂನ್ಯವಾಗಿ 
ಅರಸುಗಳು ಯೇನುಬಂದದನೂ ಯಿಳಿಹಿಕೊಟ್ಟ ದರ್ಮ (ಕಾ. ಬ, 
2848); ಆ ಪುರದ ಚತು: ುಯೊಳಗಣ ಅಕ್ಷೀಣಿ ಆಗೂವಿಂ 
ನಿಧಿ ನಿಕ್ಷೇಪ ಜಲ ಪುಶಾಣ ಸಿದ್ಧ ಸಾಧ್ಯ ಸಿದ್ಧಾ ಯ ಹೊದಕೆ ಹದಿಕೆ ಕಾಣಿಕಿ 
ಕಡ್ಡಾಯ ೫] ಅಷ್ಟಭೋಗಶೇಜ್ವಾ ಮ್ಯವನು (ಎಕ. ೫೫. ಚಿತ್ತರು. 
ಹೊದಿಕ್ಕೆ; ಶಾಂತಿಗ್ರಾಮದ ಅಧಿಕಾರಿಗಳು ಪ್ರತಿವರ್ಷ 
ಸಲ್ವಂತಾಗಿ ವರದನರಸಿಂಹದೆ:ವರ್ಗ್ಗೆ ತಂದು ಹೊದಕೆಯು ಹೊಂನಿನೊಳಗೆ 
ಹತ್ತು ಗದ್ಯಾಣ ಹೊನ್ನನು ದೇವರ ಹೊದಿಕೆಯಿಂ ಧಾರುಪೂರ್ನ್ವಕಂ 


೩-೪೫೪: 


೨-3೨;1365)- 


ಪೊದಪು ೫೯೨೦ 


ವಷಡಿ ಕೊಟ್ಟಿರು (ಕ್ಮ೪6. ೦೯೪೦, ೩-೨೯ ; 1216); ಆ ಸೋಮುನಾಥಪುರಕ್ಕೆ 
ಉರುತ್ಯವಾಗಿ ಬನ್ನ ಹದಿಕೆ ಹೊರಣೆ ಹೊದಿಕೆ ಮಳಬ್ರಯವೊಳಗಾಯಿತ್ತು 
(ಎಳೆ. 10, ಕಿರುಮು- 6-೪೨ :. 1500) ; ಅರಮನೆಯಿಂದ ಬಂದ ಹದಿಕೆ 
ಹೊದಿಕೆ ಮಗಮೆ ೫೫ ೫ ಸಿದ್ಧಾಯ ಮನೆವಾರ್ತೆ ಹಣಕಾಹುಕಾಣಿಕೆ 
(ಕಲಂ. ರೇ 26-34; 1486) 

ಪೊದಪು, ಹೊದಪ್ಪು,: ಹೊದೆಪು (ನಾ). ಹೊದೆಯುವ ವಸ್ತ್ರ; 
ಹೊದಿಕೆ; ಮೇಲುವಸ್ತ್ರೆ : ಚರವೇಷದಿಂ ಶಂಭು ಬಂದು ಪೊದಪಂ 
ಬೇಡೆ ತರೆಳಾಕ್ಷಿಯೂಟ್ಟಟ್‌ವೆಯಂ ಕೊಡಲು (ಕರಕ. 6-೨೩); ಅಂಬುಜ 
ನಾಭನಾ ಸಭಾಮಂಟಪವನುಳಿದು ಮಣಿವ್ರಜದ ದೀಷ್ತಿಯ ಬೆಳಗಿನಿಂದ 
ಸ್ವಮಂದಿರಕೆ ಪೋಗಿ ಪೊದಪಂ ತೆಗೆಯಲು (ನನನೋ. ೦೭-೦೭)- ಹೊದಪು, : 
ಚಿನ್ಮಯ ಚಿದ್ರೂಪ ಚಿತ್ಸ )ಕಾಶವೇ ತನ್ನ ಹೊದವು (ಕಾ. 22, ೦೩೪-೦), 
ಮಲ್‌ಯೆೊಳು ರಮಿಸಿದರೆನೆ ಸಾಕು ಹೊದಪಿನ ಮುಂ ಹೋಯ್ತು, ಪುಳಕ 
ವಾಯ್ನೆಂದು ತುಉುಬಳಿದುದು ದೇಹ ಕಂಪಿಸಿತೆಂದದ ಹೊಟಹೊಮ್ಮು 
ಸುವುದಾವ ಪ್ರೌಢಿ (ಕರತ, ೦೦-೦೦೭); ಹಜಾಮುರಿಗೆ ಕೆಮ್ಮಿನ ಗಣಗಳಹುವು 
ಕೆವಮ್ರಿನ ಹೊದಪು ಸಾಣೆ ಕಟಕಡೆ ಬಾಗಲುಯಿದು ಹಜಾಮನಿಗೆ ಸಲುವದು 
ಯೆನ್ಹು . - . ದೇಶನಾಡಿನವರು ಗ್ರಾವತಾಧಿಪತಿಗಳು ಕರಣಿಕರು ಸಹ 
ಹೇಳಿದರು (ಎಳ. 1x, ಉಕಾ. ೪0-3೭. 2700). ಹೊದೆಪು: ವಿಶ್ವಭೂಶಿ 
ಯೆಂಬಾ ಪಾರ್ವಂ ... ಒಂದುದಿನ ವೊಡಲು ಹಿಡಿವಂತೆ ಬಾಯ್ಲವಿಯಾಗು 
ವಂದದಿಂ ಕನಸುಮನಸಿನೊಳುಂಬುದಂ ಕಾಣನೊಂದುದಿನಮಾಗಿಯುಂ 
ಮೌಯ್ತುಂಬ ಹೊದೆ[ಕಾಕಾಂ. ದ]ಪುವುಂ ಹೊದೆವುದಂ ಕಂಡಣ್‌ಯನು 
(ತಮ್ಮಳಳಿ- ೬-೩೦). (ಪೊದೆ + - ವ್ಯ] 

ಪೊದಯಿಸು " ಪೊದೆಯಿಸು' ನೋ. 

ಪೊದರ್‌ « ಪೊದಜ್‌"' ನೋ. 

ಪೊದರು, " ಪೊದಜ್‌ ' ನೋ. 

ಪೊದರು. ಹೆದರ (ನಾ). ೧. (ಮರದ) ಪೊಟರೆ ; ಡೊಗರಂ: 
ಪೊಳ್ಳು, ಪೊಸ್ಸಿ (ಹೆೊಟ್ಟೆ), ಪೊದರು (ಹೊದರು), ಪದರು, ಡೆೊೊಗರು 
(ಕಂಕುತು. 66). ೨. (ನೆಲದಲ್ಲಿರುವ) ರಂಧ್ರ ; ಕುಳಿ ; ಬಿಲ; “ತೂತು” 
(ಊರು. 30೯). ಹೊದರು : ೧. ಮರದ ಹೊದರಿನಲ್ಲಿ ಗಂಭೀರವಾದ 
ಘಟಸರ್ಪವರುವುದನ್ನು ಬೋಧರಾಯ ಅರಿತಿರಲಿಲ್ಲ! (ರಕ್ತರ್ಮ- 69); 
ಕಪ್ಪೆಯು ನಿದ್ದೆಯಿಂದ ಇದೇ ಎಚ್ಚತ್ತು ಸಾವಕಾಶವಾಗಿ ಕಾಲಿಡುತ್ತ 
ಬೆಲಪತ್ರಿಯ ಗಿಡದ ಹೊದರಿನೊಳಗಿಂದ ಹೊರಕ್ಕೆ ಬಂದಿತು(ಕುಂಹಂ- ೬೬)- 
ವಿ. ಶಹಾಮೃಗವು ನೆಲದ ಹೊದರಿನಲ್ಲಿ ಮನೆವತಾಡುತ್ತದೆ (ಮುಂಣಯ: 
9-೭6೮); ಆಗ ಶಾಕ್ಕಸಂಘಬಕನು ಅವನ ಶಕ್ತಿಯನ್ನು ಕಂಡು ಅವನೊಬ್ಬನ 
ಜೊತೆಗೆ ಬಂದು ನೆಲದ ಹೊದರನ್ನು ಹೊಕ್ಕನು (ಕವತ- ೩೫೦): ೩. (ಆಲಂ) 
ಬಿರುಕು ; ಭಿನ್ನುಭಿಪ್ರಾಯ : ಅಂತಃಪುರದಲ್ಲಿಯೂ ಎಲ್ಲಿಯಾದರೂ 
ಡೊಗರು ಬಿದ್ದಿದೆಯೋ, ಹೊದರು ಕೊರಕಲು ಆಗಿವೆಯೋ ಎಂಬ ಬಗ್ಗೆ 
ಒಮ್ಮೆಯಾದರೂ ಪರೀಕ್ಷಿಟ ನೋಡಬೇಕೆಂದು ಭೂಪತಿಯ ಮನಸ್ಸಿಗೆ 
ಹೊಳೆದಿರಲೇ ಇಲ್ಲ (ಇಶ್ದಳ. ೨೬೬)- 
[ದೇ.8 ತಮಿ. ಪೊನ್ನರ್‌, ಪೊನ್ನು; ಮಲ. ಪೊತ್ತು, ತೆಲು. ಬೊಂದ,ಬೊತ್ತ) 

ಪೊದರೊಡೆ " ಪೊದಖಕೊಡೆ ' ನೋ. 

ಪೊದರ್ಕೊದಳ್‌ (ನಾ). ಅತಿಶಯವಾಗಿ ಸೇರಿರುವ ಮಧುರವಾದ 
ಮಾತು: ಪದೆ ಕೊರಲಿಂಪನಪ್ಪುಕೆಯೆ [ಕೊಂಕು ನ]ಯಂ ಗಮಕಂಗಳಿಂ 
ಪೊದರ್ಕೊ(ತಾಕಾಂ" ರ್ಕೊ)ದಳಿೆಟಿಕಿದಿಕ್ಕಿದಂತೆ. ಸಂತಿಯೊಳ್‌ ಸಮವಾಗಿರೆ 
ಜಾಣನಾಂತು ಮೆಚ್ಚಿದ ತೆಜದಾಸೆವಟ್ಟಲಸದೆತ್ತಿದವೋರ್ಲ ದೊರೆವೆತ್ತು ದೂಐ: 
ದಾಜ್‌ದ ದನಿಮುಟ್ಟೆ ಮೇನಕೆ ಸರಸ್ವತಿ ಬಾಯ್ದೆ ಆದಂತೆ ಪಾಡಿದಳ್‌ 
(ಶಾಶಫಾ. ೭-66). [ಪೊದಜು್‌ 3- ಕೊದಳ್ಳ್‌ (ಆ ಕೊದಲ್ಕು)] 


ಫೊದಜು್‌ 


ಪೊದರ್ದಲೆ, ಹೊದಟಜುದಲೆ (ನಾ). ೧. ಕೂದಲು ಜಡೆಗಟ್ಟಿ ಪೊದೆ 


ಯಂತೆ ಆಗಿರಂವ ತಲೆ; ಪೊದೆಗಟ್ಟಿದ ಕೂದಲುಳ್ಳ ತಲೆ: ಕೆಮ್ಮಿ 
ಸೆಯೆ ಜೋಲ್ವಾಯ ಪೊದರ್ದಲೆಯ ಕರ್ಮೊಗದ . . . ಜವನ ದೂರು 
ಗಾಆರ ಜಂಗುಳಿ . , . ಸಡಗರದ ದಟವುಟದಿಂ ಬಂದು ಮುತ್ತಿ ಮುತ್ತಿ 
ಅಅಗುಲಿಜೀವಾತ್ಮನಂ ಸೆಅಕವಿಡಿದತ್ತು (ಕಾಶಾಕ್ಮ-೭೯-೦೯): ಹೊದಟುದಲೆ: 
೨. ಅನೇಕ ತಲೆಗಳ ಗುಂಪು: ಹೊದಜುದಲೆ ಹೊಕ್ಕಾಳೆ ಬೆರಳಿನ 
ತುದಿಯ ತುಟಿಯಲಿ ಬೊಬ್ಬಿಅ*ದಡಿನನದಿರೆ ದಳವುಳಿಸಿದುದು ಕೌರವ 
ಪಾಂಡವರ ಸೇನೆ (ಕುಠ್ಶಾಳೀ. ೪-೪); ಬೆದಲ್‌ದರು ಕಂಡವನ ರೂಪನು 
ಹೊದಜುದಲೆಗಳ ಹೊತ್ತ ಚೋಹದ ಮದದ ಗರ್ವದ ಗುಢಗಮನದ ಭೂತ 
ವಲೆಯೆನುತ ಸುದತಿಯರು ಗಡಗಡನೆ ನಡುಗಿದರು (ಕೋರಂ. ೦-೦೩-೦೨). 
[ಪೊದಲಾ -- ತಲೆ] 


ಪೊದರ್ವಡೆ (ಕ್ರಿ). ದಟ್ಟವಾಗು ; ಒತ್ತಾಗು ; ನಿಬಿಡವಾಗಂ : ಪೊದ 


ರ್ವಡೆದಡವಿಯ ಪಥದೊಳ್ಳಿಡಿದುದೊಂದು 'ಕೇಸರಿ ತನ್ನೆ ನಂದನನನು 
(ಕೈವಿ:ಲಾ- ೨೬-೩೩) - [ಪೊದಆ + ಪಡೆ] 


356 | ಪೊದರ್ವನೆ. ಹೊದಣಜುವನೆ (ನಾ). ಬಳ್ಳಿಮುನೆ ; ಲತೆವನೆ ; ಪರ್ಣ 


26 


46 


ಶಾಲೆ: ಕೊಳದೆಡೆಗೆಯ್ದಿ ತವಕದಿಂದವಲೋಕನಂಗೆಯ್ಹು ಒಡನೊಡನೆ 
ಮರಳಿದಳಾ ಮಾರಂದರಂದರ್ಪತರುತಲದ ವೊದರ್ವನೆಗೆ (ಇತ್ರಾಂಗೆ: ೫೨- 
0909). ಹೊದಟುವನೆ : ಕೆಲಬಲದಲ್ಲಿ ಅವನನು ಅಜಸುತ್ತ ಕಾಣದೆ 
ಗಿಡಎಂರಗಳ ಬಳಿಯಲ್ಲಿ ಹೊದಟುವನೆಗಳಲ್ಲಿ ಕೊಳದ ತಡಿಗಳಲ್ಲಿ ನೋಡುತ್ತ 
ಬಹು ಹೊತ್ತಿನ ಮೇಲೆ ಒಂದು ಹೊದಣುವನೆಯ ಮಂಂದುಗಡೆಯಲ್ಲಿ 
ಕಲ್ಲಲ್‌ಯ ಮೇಲೆ ಕುಳಿತು . . . ಮನ್ಮಥಪರವಶನಾಗಿರುವ ಬಗೆಯನು 
ಕಂಡು (ರಿಕಳಾ. ೨೬). [ಪೊದ೦* («ಎ ಪೊದಣು?) 4 ಮನೆ] 


ಪೊದಲು (ನಾ). (?) : [ಮಾಮುಕಾ]ಲ ಪೊದಲು ಎರಡುಂ (we. ೦೯೪೬, 


ಪಾನುಗ, ೨೪೮-೩೪ ; 1). 1?) 


ಪೊದಲ್ಲಾಡು, ಹೊದನಾಡು, ಹೊದೆನಾಡು (ನಾ). ಒಂದಂ ನಾಡಿನ 


ಹೆಸರಂ; ಈಗಿನ ಕೋಲಾರ ಜಿಲ್ಲೆಯ ಒಂದು ಭಾಗ : ವಲ್ಲವ 
ಕುಲತಿಲಕ ಶ್ರೀವಂತ್‌ ೫ ೫ ೫ ರಾಜ ಪ್ರಿಧಿವೀರಾಜ್ಯಂಗೆಯೆ x x x 
ಭಿ:ಮ ೫ ೫ ಜನೆ ನಾಡು ಮೂನೂಜು ಪೊದಲ್ಮಾಡಲುವತ್ತುಮನಾಳೆ 
(ಎಳೆ. X. ಶ್ರೀನಿವಾ- 80-೬; ಸನಿ. 8809); XXX ಪೊವಲ್ನಾಡು ದ 
x x ಬೆಳಬ್ಬಜ್ಲೂರ ೫ ಕೆೊನ್ನನ್‌ ತುಲುಗೊಳಿಯ್ದು ಸತ್ತರ್‌ 
(ಎಳ. ೫, ಶ್ರೀಂವಾ. ೦೪ಎ- ೦; 1). ಹೊದನಾಡು: ಹೊದನಾಡಿನೊಳಗಾದ 
ಗುಳ್ಳಹಳ್ಳಿಯ ಮುತ್ತೆರಸನ ಮಗ ದೇವಣ್ಣನ ಮಗ ಮರಿಯಪ್ಪನು 
ವಾಡಿಸಿದ ದೀಪಮಾಲೆಕಂಮ್ಸ (ಎಳ. ಸ, ಶಂಶಾಮ. ೦೪೭-೩; 3667 ?). 
ಹೊದೆನಾಡು : ಹೊದೆನಾಡ ಒಳಗೆ ನಮ್ಮ ಮುಳುವಾಯ ನಾಚೀದೇವಿ 
ಯರಿಗೆ ಸಲುವ ಕತರಿಯ ಹಳಿಹಳಿಯ ಸೀಮೆ ಒಳಗೆ (ಎಕ. ಸ. ಮಳರಾ, 
೭-೪ : 1416); ಶ್ರೀಮತು ಹೊದೆನಂಡ ಉತ್ತನೂರ ಮಡವಾಳದ ಕಾವಬ ಸ 
ದೇವಿಯರ ಸ್ಥೂನಿಕನಾಯಕ - * * ಬರೆಸಿ ಕೊಟ ಶಾಸನ (ಏಕ, ಸ, ಮುಳರಾ. 
೦೦೩ -೩ ; 16301). [ಪೊದರ್ಲ, 4 ನಾಡು) 


ಹೊದಳ್‌ : ಪೊದಟಿ* ನೋ. 

ಪೊದಳು " ಪೊದಟು್‌ ” ನೋ. 

ಷೊದಳ್ಳೆ "“ಪೊದಲ್ಕ್ಕೈೆ' ನೋ. 

ಪೊದಳ್ಳೆವಡೆ " ಪೊದಟಕ್ಕಿವಡೆ ' ನೋ. 

ಹೊದಜಿ". ಪೊದರ್‌, ಪೊವರ್ಮು, ಪೊದಲಮಿ, ಹೊದರ್‌, ಹೊದರು,, 


ಹೊದ, ಹೊದಟ್ಮು (ನಾ). ೧. ದಟ್ಟಿವಾಗಿರುವ ಗಿಡಮರಗಳ 
ಸಮೂಹ; ಪೊದೆ; ಹಿಂಡಲು: “ಕುತ್ತುಅ್‌ಂದು ಪೊದಲು*್‌? 
(ಕರಸು. ೩೦-೮೦) ; ಆಗಳ್‌ ದುರ್ಯೋಧನನಾತ್ಮೀಯಸೇನಾನಾಯಕನಪ್ಪೆ 


ಪೊದಣ`್‌ 


ಗಾಂಗೇಯಂ ಬಿದಿರ ಸಿಡಿಂಬಿನ ಪೊದಜಕೊಳಗೆ ಮಜ!ದೊಲಿಗಿದ ಮೃಗ 
ರಾಜನಂತೆ. ಶರಶಯನದೊಳೊಜಗಿದ೦ (ಶಂಶಶಾ, ೦೦-೩೦ ವ); ಭಟ್ಟನೀ 
ಚೋದ್ಮಮಂ ನೋಟಕಿನೆಂದು ಅದಜ ಕೆಲದೊಳ್‌ ಪರ್ವಿ ಕೊರ್ವಿ ಸುರ್ವು 
ಗೊಂಡ ಮಾಧವಿಯ ಪೊದಣಕೊಳಡಂಗಿರ್ದು ನೋಟು್ಬಿದು೦ (ಶಂಶಕಂ: 
೨೩೦-೭); ಬಿಡದೆ ಕುತ್ತು ಜುಗಳೆಂ ಸೋವಿದರ್ಶೀವಿದರ್ಗಿಡಗಳ ಪೊದರ್ಗ 
ಇಂದೆಬ್ಬಿಸಿದರುಬ್ಬಿಸಿದರೊಡನೊೊಡನೆ ಖಗಮೃಗವ್ರಾತಮಂ ಪಾತಮಂ 
ಮಾಡಿದರ್ಕೂಡೆ (ಕೈಖಳಾ. ೨೮-೪೭). ೨. ಗುಂಪು; ಸಮೂಹ; 
ಸಂದಣಿ: ಭೊೋರ್ಗರೆದುವನಿತಜಕೊಳ*್‌ ಸಾಳನಿ।ಸಾಳಮಾ ತೇರ್ಗಳ 
ಪೊವಮು್‌ ಪೊದಳ್ಮೈದಿದುವು ಮೈಬೆಮರ್‌ನೀರ್ಗಳೊಗೆಯಲ್‌ ವಾಜಿ 
ರಾಜಿ ನಡೆದುದು (80ಪು. ೩೦-೩೦). ಪೊದರ್‌; ೧. ಹಂಣೇಂದ್ರನಂ 
ಕ್ರೂರಕಣಂಗಳಿಂದನಿಬರು೨ ಭರದಿಂದ ಪೊದರೆ ಬಿಟ್ಟೀಳ್ವನಿತರಲ್ಲಿ ತಚ್ಛಿರದ 
ಲಕ್ಷ್ಯಂ ಬಿಡದಿಸುತ್ತೆ ಬೊಬ್ಬಿಡಲ* (ಮಹಾಶಿ. ೭೨೩೦); ಗರುವ ತರುವರ 
ಕುಲಂ ವಾೂಲಮಂ ತಿರಿಪಿ ಮಾಂಟಿದ ವೋಲ್‌ ನೆಲಕ್ಕುರುಳಿದುವು, 
ಪೊದರ* ಗಿಡುಗಳಂ ಪುಡಿಗೈದು (ಕಶ್ರಾಂಗ. ೪6-0೩೪). ಪೊದರು : 
೧. “ಪೊದರು ಕಂಂಜು” (ಕರರ: ೬೪); ಸುತ್ತ ಬಲೆಯನ್ನು ಬೀಸಿ ಮತ್ತೆ 
ಪೊದರುಗಳನರಸಿ ಕುತ್ತಿ ಕೆಡಹಿ ಮಿಗಗಳನ್ನು ಮತ್ತೆ ದೊರೆಗೆ ತೋರಿಸಲು 
(ಸಳಪಾ. ೧೮-೫); ಅವಳ ಹೊಂಬಣ್ಣದ ಮುಖಮಂಡಲ ಗೈರಿಕವಸನ 
ಗಳಿಂದ ಪರ್ವತದ ಸನಿಹಪ್ರದೇಶದಲ್ಲಿ ಕಕ್ಕೇಗಿಡದ ಪೊನರು ಹೂ 
ಬಿಟ್ಟಿದೆಯೋ ಎಂಬಂತೆ ಕುಂಡಲಿತವಾಗಿದ್ದಿ ತು (ರಾಣಅ- ೪೫); ವಾಯು 
ಪುತ್ರನಾದ ಭೀವಂಸೇನನು . , . ಆನೆಯ ಹಾಗೆ ಕಾಡಿನಲ್ಲಿ ಗಿಡಗಳನ್ನೂ 
ಪೊದರುಗಳನ್ನೂ ದೂರಮಾಡಿ ದಾರಿ ಮಾಡಿಕೊಂಡು ನಡೆದನು (ವ್ಯಾಸಶಿ. 
೬೩). ಪೊದಜಿ: ೧. “ಕುತ್ತುಆ3ನೆ ಪೊ[ಕಾಣಂ. ಹೊ)ದಲಿು” (ತತುವ. 
೯3); ಇನಿತು ದಿವಸಮಾ ಮರಗಳ ಗಿಡುಗಳ ಪೊದಟುಗಳ ಮಜಅ'ಗಳೊಳೀ 
ಪೊಬಲಂ ಕಂಡೆಮಿಲ್ಲೆಂದು ಮನದೊಳ್‌ ಬಗೆದು (ಕಡ್ಮಾಉ: 6೯-೨೨); 
ಪೊದಣು ಮರಂ ಗಿಡು ಪುಲ್ಲೆಂಬುದು ತಿರ್ಯಗ್ಗಜಾತಿಯೆಂಬುದಲ್ಲದೆ 
ನರನೆಂಬುದೆ (ಸಮಶ. ೪-೧೩೦); ಬಗಿದು ಪುಗಲ್ಯರಿದಲ್ಲಿ ಯುಮೊಗೆದ ಮರಂ 
ಪೊದಜು ಬಳ್ಳಿ ಗಿಡುವೆಂಬಿವಅಿಂ ಮಿಗಿಲೆನಿಪ ಬಲ್ಲೆ ನಗಸಾನುಗಳೊ 
ಳದಂತಾವ ಮೆಯ್ಕೊಳಂ ವುದಿದಿರ್ಕುಂ (ಕಾವ್ಮಾವ: ೯೭); 
ಮಲ್ಲಿಗೆಯ ಪೊದಅಕೊಳಗೆ ತಿರುಗಿದೊಡೆ ತೆರಳ ಬಲ್ಲುದೆ ಸಂಪಗೆಯ ಬನಕೆ 
ಮಜದುಂಬಿ (ಕೈಬಳಾ-3೨-೩೭). ೨. ಮದಕರಿಗಳ ಮೊತ್ತ ಕದಳಿಯ 
ವನಗಳ ಪೊದಣ ಕಿತ್ತೀಡಾಡುವಂತೆ ಕದನಗಲಿಗಳಿಂದ ಮುತ್ತಿವ ತುರುಕರ 
ಸದೆದೆಬ್ಬಿಸು ನೀನು (ಕಂನವಿ. ೦೪-3೨). ಹೊದರ್‌ : ೧. “ಕುಂಜ, 
ಕುಂಜುಃ, ಕುಂಜನಂ, ಈ ೩ ಹೊದರ್‌” (ಕಾರಕ್ಕ- ೬೫) ; ರಾಜಕುಮಾರಿ 
ಬನದೊಳಲ್ಲಲ್ಲಲೆದು . . . ಮೇಣೊರ್ಮೆ ಬಳ್ಳಿಹೊದರನೆ ಕುಟೀರಂಗೆತ್ತು 
ತಲ್ಲಣಿಸಿ ಮುಂ ನಡೆದು, ತಪ್ಪನರಿಯಂತೆ ನಾಚಿ, ಸವ್ಮನಾಚಿಯನರಸುತಿರೆ 
(ತಕ್ತಾಂಗ. ೨೦-೨೪೯. ಹೊದರು : ೧. ಉದಕಮಂ ಕೊಳಬಂದ 
ಮೃಗಗಳ ಬೆದರದಂತೆಸೆಯಲೈ ತೋಹಿನ ಹೊದರಿನೊಳು ಕಾದಿರ್ದೆ 
ಚಾವಾಸ್ರಗಳ ಕೈಕೊಂಡು (6ತಂಕಾ * ೨-೩-೭) ; ಬಿದಿರುಕೊಳ್ಳಕೆ ಹೋಗಿ 
ಹೆದರೊಳಗೆ ಕೈಹಾಕಿ ಬಿದಿರೆಳೆಯ ಕೊಯ್ತಿ' ನಿತ್ಯದಲಿ ಕಾಯಕವ 
ಬದಿಕಿಸುತಲಿದ್ದ ಸತಿಯೊಡನೆ (ಕನ್ನಶಾ- ೨೬೩) ; ಹೊದರೂ ಮುಳ್ಳೂ 
ತುಂಬಿದ್ದ ಆ ವನ ಹಿಂದೆ ಒಂದು ಕಾಲದಲ್ಲಿ ದೊಡ್ಡ ನಗರವಾಗಿ ಇತ್ತಂತೆ 
(ಕ್ಮಾಸ8. ಇಂ). ಹ. (ಆಲಂ) ತೊಡಕು ; ಸಿಕ್ಕು; ತೊಂದರೆ: 
ಹೇಗೂ ನಾಲ್ಕು ದಿನ ಸಮಾಧಾನವೂಗಿ ನಡಕೊಂಡು ಅವರಿಗೆ ತಿಳಿವಳಿಕೆ 
ಕೊಟ್ಟು ಅವರನ್ನು ಈಗಿನ ಹೊದರಿಂದ ಬಿಡಿಸಿಕೊಳ್ಳೋದೇ ಸರಿ 
(3103. ೦೦6). ೪. ಪೊದೆಯಾಗಿ ಸಸ್ಯಗಳು ಬೆಳೆದಿರುವ ಭೂಮಿ (?): 
ಚಂದನಕೈಯಿಂದಲೂ ಬೀಜ ಖ ೨ಕೆ ಖ ರ ಉಂಬಳಿ ಹೊದರಿಂದ ಬೀಜ ಖ 


ಅರಳಾದ]. 


೫೯೨೧ 


10 


16 


20 


30 


40 


46 


ಪೊದಆಕೇಳ್‌ 


೫ಕೆ ಗಡಿ ಖ ೨೦ (ನಂ. ೧೮೯, 6೯-3೬; 1632). ಹೊದಣಿ್‌ : 
೧. ತುದಿಕೋಡೊಳ್‌ ವೇಣುಜಾಲಂಗಳ ಹೊದಅನಡರ್ದೆತ್ಮುತಂಂ - - - 
ಕಂಠದ ಬಿಣ್ಣಿಂ ಜೊಂಪಿಸುತ್ತುಂ ನಡೆದುದಡವಿಯೊಳ್‌  ದೀರ್ಫ್ಥದೇಹಂ 
ವರಾಹಂ (ಸೂಸು. ೩-೩೪);  ಹೊದಅಂ ಪುಗಿಸೆರ್ಬು ನಟ್ಟು ನಿಲ್ಲರಳಿಸ 
ಲಿತ್ತು ಕುತ್ತು . . . ಸಾರೆನುತಿರ್ಪೆ ಬೇಡ[ರ]ಬ್ಬರಕಿರದೊಂದನೊಂದೆಡ 
ವುತಾಕುಳಮಾಯ್ತು ಮುಗೀಮೃಗವುಜಂ (ಮಹಾನೇ. ೨-೦೩); ಅದಲಅಕೊಳ್‌ 
ತಾವರೆವಳ್ಳಿಯ ಹೊದಜಕೊಳ್‌ ಬಿಸನಾಳಸಾರವಂ ಸವಿದು ಸುಖಾಸ್ಪದ 
ದಿಂದಿರ್ದುದು ಜಾಂಬೂನದಹಂಸಂ ಮಣಕಿದು ತನ್ನ ಮಾನಸಸರವಂ 
(3986. ೦೨೬)- ಹೊದಲ್ಗು: ೧. “ಉಲಪ।, ಸ್ತಂಭಃ, ಗುಲ್ಮಃ. ವೀರುತ್‌, 
ವಿಟಪಃ ಈ ೫ ಹೊದಟು” (ಹಂತಯು. ೩೦-೩೬); ಇಡಿದಿರ್ದ ಹೊದಟ್‌ 
ನೊಳು ಸರಿದಿನೊಳು ದರಿವಿನೊಳು . . . ಬರುತಿರೆ (ಕಣರ. ರೇ. ೦೨೪-೬); 
ಅರಣಿಯನು ಮೃಗವೆಳೆದುಕೊಂಡೀ ಹೊದಜ ಹೊಕ್ಕುದು ಬಹಳಕಾನನದ 
(ಳುವ್ಮಾಅ. ೨೩-೭) ; ಹೊಕ್ಕು ಲೀಲಾಸರಸಿಗಳನಿರದೆ ಕಯ್ಕಿಕ್ಕಿ ಹೊದಜು 
ಗಳಿಡೆಯನು ಹಿಕ್ಕಿ ಹೆಮ್ಮೆಳೆಗಳನಜಸಿ ನೋಡಿದೆವದು ಸಿಕ್ಕಿದುದಿಲ್ಲೆಮ್ಮ 
ಕಣ್ಣಿ (ಕುರಾಸಾಂ. ೩3-೨೪). ವ. ಬೆಳೆಗೆಯ್ಯ ಹೊದಟ್‌ನೊಳು ಮುನ್ನಾಡಿ 
ದೆಡೆಗಳೊಳು . . . ಮೇವ ತುಜುವಿಂಡಿನೊಳು ದಾರಿಯೊಳು ಸುತ್ತಿ ಸುಳಿದಲ 
ಸಿದಂ ಸಿದ್ಧರಾಮನಾ ಪರ್ವತಾಗ್ರಣ* ಮಲ್ಲಿಕಾರ್ಜುನನನು (ರಣ. ೨-೩); 
ಸುಮಹಾರಥರ ಹೊದಜಲಿ ಹೊಕ್ಕನುರಿ ಬಲುಮೆಳೆಯ ಹೊಕ್ಕಂತೆ 
(ಕುವ್ಮಾಲ್ರೋ. ೨-೩೦); ಹೊದಲ ರುುಲ್ಲಿಗಳೆಡಾಯುಧ ಕೆಯ್ಯ ಪೊಡೆ 
ಸರಳ ಹೊದೆಗಳಂ ತತ್ತಸ್ಥಳಂಗಳೊಳ* ಕಟ್ಟಿ ಎಲ್‌ ಹೆದೆಯನಾರೈದು . . . 
ಎಚ್ಚಾಡಿದರ್‌ ಬಿಲ್ಲ ಬಿನ್ನೆಣಣಗರಂದು (ಕಂತು. ೪6-೪೪) - 

[ದೇ.॥ ತಮಿ. ಪುತ೦*, ಪುತಲ೯; ತುಳು. ಪ್ರದೆಲ್‌; ತೆಲು. ಪೊದರು] 


ಪೊದಜು " ಪೊದಜ ' ನೋ. 
ಪೊದಜುಗಟ್ಟು, ಹೊದಜುಗಟ್ಟು (ಕಿ |) * ಗುಂಪುಗೂಡಂ ; ದಟ್ಟೆ ಹೌ 


ಒಟ್ಟುಗೂಡು : ಕೆದಅ ನಾಂದಿ ಪೊವಜುಗಟ್ಟುವ ಕದಲೆಗದಿರನುರದಿನು 
ರವಣಿಸಿ ನೆತ್ತಿಯಿಂ ಪೊತ್ತು ನೆಗೆದು (9ತ0ಪು- ೩-60 ಇ). ಹೊದಜು`ಗಟ್ಟು : 
ಉದಯವಾಗದ ಮನ್ನ ಕಳನೊಳು ಹೊದಟುಗಟ್ಟಿದ ವೈರಿಸೇನೆಯ 
ಹದನಿವರ ಪಾಳಯಕ್ಕೆ ಬಂದುದು (ಕುನ್ಮಾಳೀ- 5-೭)- 

[ ಪೊದಜಆು (ಎಪೊದಜು) 4 ಕಟ್ಟು) 


ಪೊದಜುಗೊಳ್‌, ಹೊದಹಿಗೊಳ್‌ (ಕ್ರಿ). ದಟ್ಟವಾಗು ; ಒತ್ತಾಗು:. 


ಪುತ್ತಡರ್ದಿರ್ದ ಮಯ್‌" ಪೊದಜುಗೊಂಡ ಜಟಾವಳಿ. ..ಕಷ ಓಮೌೌನಮೊಪ್ಪು 
ತ್ತಿರೆ ಜೀರ್ಣತಾಪಸಕುಲಂ ಮೆಜಕಿದಿರ್ಪದು ತನ್ಮಹಾದ್ರಿಯೊಳ್‌ (ರಕಕು- 
1-೩0). ಹೊದಣಚುಿಗೊಳ್‌ : ಚಲಿಪ ಬಲುಶಾಖಾಸಮೂಹೆವ ಬಲು 
ಹೊದಲುಗೊಂಡಿಹ ಪಲಾುಶಾವಳಿಗಳನು ಕಾಯ್ದಳನು ಗೊಂಚಲುಗಳನ 
ವೆಲ್ಲವನು ಇಳುಹಿ ಮೊದಲೇ ತಟ್‌ ವ ಮರದಂತಳವಡಿಸಿಕೊಂಡಿರಲು 
(ತಿಮ್ಮಕಾಂ- ೫-೦೦೪). [ ಪೊದಜು (“ಪೊದಲು್‌) 4 ಕೊಳ್ಳು) 


ಪೊದಲುವೆಳಗು, ಹೊದಜಂವೆಳಗು (ನಾ). ದಟ್ಟವಾದ ಪ್ರಕಾಶ ; 


ಗಾಢವಾದ ಕಾಂತಿ : ತ್ರಿದಶಪತಿ ಗಿರಿಗಳಂ ಕಡಿವಂದು ತೆಗೆದಿಡುವೆನೆಂದು 
ತಿರಿಪಿದ ಕುಲಿಶದ ಪೊದಣಜುವೆಳಗಿಳೆಗಿಳಿದು ವಜ್ರಮಯುವವದಡಾಗಿ ನಿಂದುದೊ 
» . * ಪೇಳೆನಲ್ಕೋಟೆ ಕಣಕ್ಲಿಸೆದುದು (ಕಣಣ: 00-೩೬). ಹೊದಜು 
ವೆಳಗು ; ಮಂದದಿನವನೀ ರಾಘವೇಂದ್ರನ ಪದಕೆನುತ ನಾನಾಸುರತ್ನದ 
ಹೆೊದಟುವೆಳಗಿನ ಹೊಂದೊಡವುಗಳ ಹೆೊಲ್‌ಸಿ ಬೀಳ್ಕೊಟ್ಟ (ಕೊರರಾ. 
[ ಪೊದಣು ( ಆ ಪೊದಜು) + ಬೆಳಗು 7 


೪-೪೯-೨೦). 


ಪೊದಲ್‌ೇಳ್‌, ಹೊದಟ್‌ೇಳ್‌, ಹೊದಟ್‌ಳು (ಕ್ರಿ). ಗುಂಪುಗೂಡು ; 


ದಟ್ಟವಾಗು ;'ಹೇರಳವಾಗಂ : ಇದಿರೆರ್ದು ಖಚರೇಶನೆಜಗೆ ನಾರದನಿಗೆ 
ಪೊದಅ್‌ರ್ದು ಮಕುಟರತ್ನಾಂಶು ಕೆದಅಲು ಸುರಧನುವನು ಮುನಿ 


ಪೊದಟು್‌, ಪೊದಳ್‌, 


ಪೊದಳಿಸೊಡೆ 


ಕುಳ್ಳಿರೆ ಮೃದುವಚನದೊಳಿಂತೆಂದ (6ರ್ಥಕ- ೬-೦೦). ಹೊದಜಕೇಳ್‌ : 
ಘನವಿಕ್ರಮದ ಸರಿ ಹೊದಅಕೀಳೆ ಜಯವಿಕ್ರಮದೊಳಬ್ಬರಿಸಿದನ್ಳ 
ನಿಷ್ಮುರೆಸಿಂಹನಾದದಲಿ (ಕುರ್ಮಾರ್ರೋ, ೦೩-೪೮); ಹೊರಳಿಗಿಡಿಗಳು ಹೊಡ 
ಕರಿಸಿ ಹೊದಜಕಿದ್ದು ರುಳದಲಿ ರುಡಿದುದಾಶಾಭಿತ್ತಿ (ಕೊರ. ೬-೨೮-೨೮); 
ಹೊಂದಾವರೆಗೊಳ ಹೊದಲಕಿದ್ದ ತುಲಸಿಯ ನಂದನ ನಾಟ್ಯಕೀರ್ತನದಿ 
ಸಂದರ್ಶನದೊಳುಬ್ಬುವ ಸ್ವಾವೀಯ ಕೂರ್ತು ಮುಂದಣ ಕೃತಿವೇಳು 
ಮುದದಿ (ಗೋಹಕ. ೨೦-೦). [ಪೊದಲಿ್‌" 4 ಏಳ್‌ (ಆ ಏಲ್‌) ) 
ಪೊದಆ್‌ೂಡೆ, ಪೊದರೊಡೆ, ಹೊದಲಕೊಡೆ (ಕ್ರಿ). ೧. ಗುಂಪು ಚೆದರು; 
ದಿಕ್ಕಾಪಾಲಾಗು :  ಪೊಣಕಣಂ. ಹೊ)ದಲಕೊಡೆದು ಕುರುಸೇನೆ ತೆಗೆ 
ದೋಡಿದುದು ಭಯುಜಲಧಿಯಲಿ ತೇಕಾಡಿದರು ಕೌರವಜನೆಪರೀ ಭೀಷ್ಮಾವ 
ಸಾನದಲಿ (ಕುಠ್ಮಾಳೀ. 00-08). ಪೊದರೊಡೆ : ೨. ಗಂಂಪುಗುಂಪಾಗಿ 
ಹರಡು ; ದಟ್ಟವಾಗಿ ವ್ಯಾಪಿಸು: ಕದಳೇಕ್ಷು ನಾರಿಕೇಳು ಚೂತ 
ದ್ರಾಕ್ಷೆಯಿಂಂ ಬದರಿ ದಾಡಿಮವು ಖರ್ಜೂರ ಹೇರುಳೆ ನಿಂಬೆ ಪೊದರೊಡೆದ 
ಹುಳಿಸೆ ನೇರಿಲು ನೆಲ್ಲಿ ಹಲಸು ಫಲಭಾರದಿಂದೊಪ್ಪಿರ್ದುದು (ಕನಮೋ. 
೨-೬೨). ಹೊದಜ ಕೊಡೆ : ೧. ಮೇಲಿನ "ಕುವ್ಮಾಭೀ? ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ ಪೊವಅ* 4 ಒಡೆ] 

ಪೊದಳು, ಹೊದಳ್ಳು (ಕ್ರಿ). ೧. ಹೊರ 
ಹೊಮ್ಮಿ ; ಹೊರಸೂಸು : . * ಪೊದಟ್ಟುದೆನೆ ಪೊಣ್ಮಿ ದುದಕ್ಕು ಕ್‌ 
(ಶತು. ೭6); ಮನ್ಮಥಶಿಖಜ್ವಾಲುಳಿ ತಳ್ತೇಲ್‌ ಬೇಯದೆ ಕಾಯ್ದೋಡಿನ 
ಜೋಳದಂತಲರ್ದೊಡಾ ಕಂಪುಂ ಮನಸ್ತಾಪಮಂ ಪುದಿದೆತ್ತಂ ಬರೆ 
ಸುಯ್‌ ಪೊದಟ್ಟು ಬಿಸಿದುಂ ಕಮ್ಮಿತತ್ತಿಮಾಯ್ತೋಪಳಾ (ಕಾದ್ಮಸಾ. ೩66 
ಕೂದ್ರಳ); ಪ್ರತಿದಿನಂ ನೃಪಚಂದ್ರನ ದಿವ್ಯದೇಹದಿಂ ಕಾಂತಿ ಪೊದಬ್ದೂ ಪರ್ವ 
ಗಗನಾಂತರಮಂ ಪುದಿದಿರ್ಪ್ವದು (ಕಾರಂಣ- ೬೬); ವಿವಿಧಾತೋದ್ಯರವಂ 
ಪೊದಲ್ಹ ಖಳದಿಕ್ಕಕ್ರಂಬರಂ ಕೂಡೆ ಪೊಣ್ಮುವಿನಂ (ಗರಾಯು. 6-೬೭). 
೨. ಉಂಟಾಗು; ಒದಗು; ಪ್ರಾಪ್ತವಾಗು : ಮುನೀಂದ್ರನ ದಿವೃ 
ದ ಓಷ್ಟಿಮಂತ್ರದೊಳೆ ಪೊವಟ್ಗ್ಲುದಾ ಸತಿಯರಿರ್ವರೊಳು ನವಗರ್ಭವಿಭ್ರಮಂ 
(ಕಂಕಠಾ- ೦-69); ಮನಕ್ಕುಮ್ಮಳಂ ಪೊದಬ್ಬ ದೆನಗಂ ಸರೋಜದಳನೇತ್ರೆ 
ನಿನ್ನೆಂದದಿಂ (ಲು. ೪-38); ಮಟ? ಕಂಬನಿಯಂ ದನಿಯಿಂ ಮೊಟಗೆಜಗಿದ 
ಮಕುಟದಿಂದೆ ಮಿಂಚೊಗೆಯೆ ಪೊದಲ್ಹಬಲಿಂದಂ ಮುನ್ನಡಿಯೊಳ್‌ ಮಟ 
ಗುಲಮನ:ದು ಸೂನು ತಂದೆಗೆ ತಂದಂ (6ರಂಘು. ೩-೯೯). ೩. ಎದ್ದು 
ತೋರು; ಪ್ರಕಟವಾಗು ; ನಿಚ್ಚಳವಾಗಿ ಕಾಣು: ಕಂಜದಳೋಪ 
ಶೋಭಿತವಿಲೋಚನದೊಳ* ನಿಟಿಲಾಗ್ರದೊಳ ಪೊದಬ್ಜ್ಹಂಜನರೇಖೆ 
£ಣ್ಣೆಸೆಯೆ (ಸುಳುರಾ. ೧೦-೩೮); ಅಡಸಿ ಪೊವಲ್ಹ ಪೆರ್ಮೊಲೆಗೆ ಕುಟ್ಮಲ 
ಹಾರಮನಾಂತಳಲಿತ್ತಿಯಿಂ (ಊೀರಾನ- ೦೩-೦೦೦); ಪೊದಬದ ಲಜ್ಜೆ ಪಲ್ಲಟಿಸ 
ದಾಸನಂ . . - ಪಲ್ಲ ಕೊನೆದಾಗದ ಚುಂಬನವೆಂಬಿವಿಚ್ಚೆಯೊಳ್‌ ವುದಿದಿರೆ 
ಮೆಚ್ಚಿದಳ್‌ ನೆರೆದು ಪೊ:ಪವಳೋಪನ ಜಾಣ ಕೇಣಮಂ (ಸೂಕ್ತಿಸು. 6-089). 
೪. ಹರಡು; ವ್ಮಾಪಿಸು; ಆವರಿಸು: ಮುಂ ತನ್ನರ್ಚಿಗಳ್‌ ಬಂದು 
ಮೊಕ್ಕಳಮೆತ್ತಂ ಸುರಿಯುತ್ತುಮಿರ್ಪ ರಸಮಂ ಮುಂ ಪೀರ್ದುಕೊಂಡಂ 
ಮನಂಗೊಳೆ ಸಪ್ತಾರ್ಚಿ ಪೊದಟ್ಟು ನೀಳ್ನೊಸಗೆಯಿಂದಾಪೋಶನಂಗೊಳ್ಳ 
ವೋಲ್‌ (ಕಂಠಶಾ. 8-6೬); ವೊಸಜವ್ವನದೇಬಿಯೊಳ್‌ ತಪಶ್ಚರಣಮಿದೇಂ 
ಪೊದಲ್ಲುಡಿದ ಕಾನನದೊಳ್‌ ಬಿಡದೊರ್ಬಳರ್ಪುದೇ೦ (ಕಾದಂಪೂ.- ೬೯೮); 
ಹಿಂಗರಮೇಟಯಂ ಪಡೆಯೆ ದೇಸೆ ಪೊವಟಿಶ್ಚಿರೆ ಕೊಂಕು ತೀವೆ . . . 
ನನೆವಿಲ್ಲನ ಜೀರಮನೊಲ್ಲು ಪೇಟಕ್ತಿನಾಂ (ಕಳಾ: ೦೭). ೫. ಅಧಿಕ 
ವಾಗು ; ಹೆಚ್ಚಾಗು ; ವೃದ್ಧಿಯಾಗಂ : ಕಲಿಯನೆ ಪಂದೆ ಮುಲ್ತ 
ಕಡುವಂದೆಯನೊಳ್ಳಲಿ ಎಾಬಟ್ದ ... . ತಮ್ಮೊಳೆಗ್ಗಲಿಸಿ ಪೊದಲ್ಲು 
ಪರ್ವಿದವಿವೇಕತೆಯಿಂ ನೃಪಚಿತ್ತವೃಶ್ತಿ ಸಂಚಲಮದಟಾಂದದೋಲಗಿಸಿ 


ರ೯೨೨ 


20 


26 


20 


46 


ಪೂದಟ್‌ 


ಬಾಟ್ವುದೆ ಕಷ್ಟವಿಳಧಿನಾಥರಂ (ಶಂಕಾ. ೦೨-೯೨), ಪುಟ್ಟಿದ ನೂರ್ವರು 
ಮೆನ್ನೊಡವುಟ್ಟಿದ ನೂರ್ವರುಮಿದಿರ್ಚಿ' ಸತ್ತೊಡೆ ಕೋಪಂ ಪಟ್ಟೆ 
ಪೊದಟ್ಟು ದು ಸತ್ತರ್‌ ಪುಟ್ಟರೆ ಪಾಂಡವರೊಳಿಜ್‌ದು ಛಲಮನೆ ವೆ:ಖಕಿವೆಂ 
(ಗರಾಯು. ೩-59); ಮದನನ ಬಿಲ್ಲ ಬಲೆ ಬಲಿದಿತ್ತು ವಸಂತದ 
ಮೋಹನಂ ಪೊದಟ್ಟುದು ಕಡುಗಾಡಿವೆತ್ತಲೆವ ತೆಂಣಗಾಳಿಯ ಸೋಂಕು 
ಸೊರ್ಕುವೆತ್ತೂದು (6ರ್ಜುಶಾ. 0-೬೨). ಓ. ದೊಡ್ಡದಾಗು ; ತೋರ 
ವಾಗು; ಸ್ಮೂಲವಾಗು ; ಜಗದ ಬಡತನಮನೊರ್ಮೆಯೆ ಬಗೆದಂತಿರೆ 
ಕಿಡಿಪ ಚಕ್ರಿ ತನ್ನಿರ್ದೆಡೆಯೊಳ್‌ ನೆಗಟ್ಟಿ ಬಡತನಮನದನೇಕೆ ಗಡಂ 
ಸೈರಿಸುವನೆನೆ ಪೊನಟ್ಟುದು ಮಧ್ಯಂ (60ಪು. 6-೩೦); ಬಿಸರುಹನೇತ್ರೆ 
ಯೊಳ್ನಡು ಪೊವಟ್ಟುದು ದಾಂಗುಡಿಯಿಟ್ಟು ಬಾಸೆ ನೀಳ್ವೆಸೆದುದು ... 
ಗರ್ಭದೆಃಟ್‌ಯೊಳ್‌ (ಶಂಕಕಂ. ೧೪೪-೧೧). ಹ. ಶೋಭಿಸು ; ಕಾಂತಿ 
ಯುಕ್ತವಾಗಂ; ಎರಾಜಿಸಂ: ಇದು ನಿನ್ನೀಯಗಲ್ಲುರದೊಳ್‌ ವೊದಟ್ಲು 
ತನತೆೊಂದು ಜನ್ಮಮಂ ಸಫಲಂ ಮಾಲಟ್ಬುದಿದೆಂದು ಕುಂದದಲಶಾರದ 
ನೀರದನಿರ್ಮಲಂ ಭವಶ್ಶೀರ್ತಿಯವೋಲ* (60ಫು. ೦೨-೦೦); ಪುಸಿ 
ಮಂಣಸಿಂದಂ ಪಿರಿದುಂ ಪ್ರಯತ್ನದಿಂದಮೆ ವಿರಚಿಸೆ ಕಣ್ಣೆಸೆವ ಭೀಷಣ 
ಭ್ರುರುಟಿ ಪೊದಟ್ಲರೆ (ಕಾರಂಶೂ. ೭೮೦): ಭುವನಮನಾವಗಂ ಪುದಿದು 
ತಿ:ವಿದ ತಣ್ಣದಿರ್ಗಳ್‌ ಪೊದಟ್ಟ ಕೈ ರವವನಮಾದುವೆಯ್ದೆ ಪೊಸಮಲ್ಲಿಗೆ 
ಯಾದುವು . . . ಹಿಮಮಾದುವಲ್ಲದೊಡೆ ಚಂದ್ರನ ಚಂದ್ರಿಕೆ ಮಾಯ 
ವಾದುದೇ (೮5. ೩-೭). ಆ. ಪ್ರಸಿದ್ಧವಾಗು; ಕೀರ್ತಿಯನ್ನು ಪಡೆ; 
ಹೆಸರನ್ನು ಗಳಿಸಂ: ಜಗತ್ತಿ ತಯಂಗಳೊಳ್‌ ಜಸಕ್ಕಾಗರಮಾದ ಬದ್ದೆಗನಿನಾ 
ನರಸಿಂಹನಿನತ್ತ ನಾಲ್ದೆರಲ್‌ ಮೇಗು ಪೊದಲ್ಲ ಚುಗದೊಳಮೊಂದಿದ ಜೀರ 
ದೊಳೆಂ ಗುಣಾರ್ಣವಂ (ಶೆಂನೆಭಾ. ೦-೩೦) ; ಪೊದಟ್ಡಿಧಿರಾಜಲಕ್ಷ್ಮಿೀಯೊಳ್‌ 
ನಿಸದಮೆ ವಿಶ್ವಭ ತಿ ವಸುಧಾಪತಿ ತಾನೊಲವಿಂದಮಿರ್ದು ಭೋಗಿಸಿದನಶೇಷ 
ಭೋಗಮಂ (ನರ್ವಪು. ೦-೯೦) ; ಕ್ರಮದಿಂದೆ ಸಂಧಿ ನಾಮಂ ಸಮಾಸಮಾ 
ತದ್ಮಿತಂ ಪೊದಲನ್ಹಾಖ್ಯುತಂ ಪ್ರಮುದಿತಧಾತುವಪಭ್ರ ೦ಶಮವ್ಯಯಂ 
ಸಂಧಿ ಶಬ್ದಮಣಿದರ್ಪಣದೊಳ೯ (ಕಮರ: ೧). ೯. ಒಂದಾಗು; ಸೇರು; 
ಕೂಡಂ : ಎಸೆವ ವಿಮಾನಧ:ಟೆಗಳ ಮೆಲ್ಲುಲಿ ಕಿನ್ನರಗೇಯದೊಳ 
ಪೊದಟಕ್ಕಿಸೆಯೆಂ (6೦ಪು. 3-೪೦); ನುಡಿ ಪುಸಿಯೊಳಇ” ಪೊದಬಕ್ತಿರದು ದಾನದ 
ಪೊಂಪುಟ ಲೋ ಭದಾಸೆಯೊಳೊ ಡರದನಿ (ಸುಕ. ೬-೨). ೧೦. ಹೊಂದು; 
ಪಡೆ; ತಾಳಂ; ಧರಣೀಧ್ರನೋಲಗಕ್ಕಂ ಸುರಪತಿಯೊಡ್ಕೋಲಗಕ್ಕಮಿದು 
ಮಿಗಿಲೆಂಬೋಲ? ಕರಮೊಬ್ಬರ್ದುದು ಸಭೆಯಾ ತರಳಾಕ್ಷಿಯರಿಂ ಪೊದಟ್ಟು 
ನೂರ್ಮಡಿ ಚೆಲ್ಚಂ (ರರ್ವಾಮ್ಕ - ೪-೦೪೬) ; ಮೊದಲೆರಡು ವಿಭಕ್ತಿಯೊ ೦ 
ಪೊದಟ್ಟುಮುಲ್‌ ಕಾಲವಾಂಚಿಯುದಿಂದುಂದೆಂಬುದುಮೇಕರೂಪಮಾಗಿರ್ಪುದು 
ಮೊದಲೆರಡುಂ ವಿಭಕ್ತಿಗಂ ಸಪ್ತವಿಂಗಂ (ಕಮರ. ೦೨೦); ಶ್ರೀ 
ಚಾಮರಾಜೇಂದ್ರನೀ  ಬರುದೆಲ್ಲಾ ಬಿರುದಂಗಳೊಳ್ಳನಿಬೌಕೆಯ್ದಾರ್ಪಿಂ 
ಪೊದಟಿಕ್ಟೊಪ್ಪುಗುಂ (ಕಂ. 3-೬): ೧೧. ಆಂಟಿಕೊಳ್ಳು; ಹತ್ತಿಕೊಳ್ಳು: 
ತರುಣಿಯರಂದು ಕಂಸನ ವಿಯೋಗದ ಶೋಕದೆ ಖಿಲ್ಲು ಧಾತ್ರಿಯೊಳ್‌ 
ಪೊಶಳೆ ಪೊದಬ್ಬ ಮಯ್ಯ ರಜವಶ್ರುಜಲೌಘದೆ ನಾಂದು ಕರ್ದಮಂ 
ಬೊರೆದವೊಲಾಗಲ್‌ (8ಗಂ- ೬-೯೬೬). ೧೨. ವಿಶಾಲವಾಗು; ವಿಸ್ತಾರ 
ವಾಗು ; ನಗೆಮೊಗಮಂ ಪೊದಬ್ಬಲರ್ದ ತಾವರೆಯೆಂಬ ವಿಮೋಹದಿಂ 
ಮೊಗಂಬುಗಲೊಡಮಾ ತಳೋದರಿಯ ಸುಯ್ಗಳ ಬೆಂಕೆಯೊಳಿಚ್ಚೆಗೆಟ್ಟು 
. * * ಪಾಟದುವುನ್ಮದಾಳಿಗಳ್‌ (ಕಂಶಠಾ. ೩-೧೦). ೧೩. ಚೆದರು; ಚೆಲ್ಲಾ 
ಪಿಲ್ಲಿಯಾಗು ; ದಿಕ್ಕುಪಾಲಾಗು: ಆ ಸಕಿಯಿಕ್ಕಿದ ಕಣ್ಣ ನೀರ ಧಾರೆ 
ಗಳೊಳಿ ನಾಂದೆಲರ್ಚಿ ಪೊದಟಕ್ಕೊರ್ಮೆಯೆ ಪಾಜಾದುವುನ್ಮದಾಳಿಗಳ್‌ 
(ತಂಶಠಾ. ೩-00). ೧೪. ಉಬ್ಬು ; ಉತ್ಸಾಹಿಸಂ ; ಹರ್ಷಿಸು : ಎತತಕಳು 
ಪ್ರವೀಣತೆಯಿನೆಯ್ದೆ ಸರಸ್ವಶಿ.. .. ಪತಿಭಕ್ತಿಯಿಂ ನೆಗಟ್ಟಿರುಂಧತಿಯೆಂದು 


ಪೊದಬ್‌ 


೫೯೨೩ 


ಪೊದಟ್ಟು ಬಣ್ಣಿಕುಂ ನುತವಿಜಯಾವನೀಶಸತಿಯಂ ಸಲೆ ಪೊನ್ನಲದೇವಿಯಂ 
ಜಗಂ (ನೀಬತ್ರೆ. ೦-೨೭); ಚಂದಿರನುಂ ರೋಹಿಣಿಯೊಡನೊಂದಿ ಪೊವಟ್ಟುದಿಸಿ 
ಬಂದನಿರುಳರೆಗಳಿದತ್ತಂದಿನಮೋಲಟಕ್ಕಿಯಿನಾನಂದಂ ಪೊಗರೇಜಕ ಭವದೊ 
ಳಾವಿರ್ಭವಿಸಾ (ಕವಿ. ೬-೨೩೦). ಪೊದಳ್‌ : ೧. ಪುದಿದ ಹಿಮಮೊಡ 
ಲೊಳಿಳಿತಂದುದರಾಗ್ನಿಯನೆಯ್ದೆ ನುದೆವೊಯ್ತದಂ ನಿಜಮಲ್ಲದೊಡೆಂತು 
ತೋರ್ಪುದೋ ಪೇಳ್ಮೊದಲಿಲ್ಲದ ಪೊಗೆ ಫೊದಳ್ಳು ಜನದಾನನದೊಳ್‌ (ರಾಜಕೇ. 
೪-06). ೨. ವಿಳಸನೆಮಂ ಪುದುಂಗೊಳಿಪ ನನ್ನನದೋಳಿ ಪೊದಕ್ಹಳುಂಬದಿಂ 
ಬೆಳೆದೆಆಗಿರ್ಪ್ಪ: ಶಾಳಿನವಸೌರಭವುಂ ನಯದಿಂ ದೆಸೆ ೫ x ೫x ನ್ವಿಳಸುವ 
ಗುಳಿ (ಕಾ. ೪, 3೦-3೨೪; 1126); ಸ್ರೀಪುನ್ನಾಗಮೆರಡು . . . ಪೊದಳ್ದಾ 
ತುರದಿಂ ಸಮಸಂಭೋಗಕ್ರೀಡೆಯೊಳಾಲಿಂಗಿಸಿದುವು ಹೂಗಣೆಯಿಂ ಹುರಿ 
ಗೂಡಿದ ಸಂಮೋಹನಪುಶದ ತೆಜದಿ (೪ಯುಕಾ. 00-90). ೩. ಮೇಲುದಿನೊ 
ಳ್ಹೊದಳ್ಹ ಕುಚಭಾರದಿಂ ನಸುವಾಗಿದಂಗಲತೆಲಹರಿಗಳ . . . ವಿನುತಾಷ್ಟ 
ಮಹಿಹಿಯರ್ಚಾರುಚಾಮರತಾಲವೃಂತಮಂಂ ಪಿಡಿದಿರ್ದರಚ್ಮುತನೆ ಕೆಲಬಲ 
ದೆೊಳು (ಶೈವಿಂರಾ, ೬-೪೬), ೪. ಒಪ್ಪುವ ಪಂಚವುಹಾನಕಂಗಳಿಂ ಬಳಸಿ 
ಪೊದಳ್ಹ ವಾಜಿದಳದಿಂದಮಗುರ್ವೀಪ ವೀರಕೋಟಿಯಿಂ (ua. 71-1, 
೩೨-೬೪; 1007) ; ತೇಇದುರ್ಬ್ಬೇಳುಸಮುಂ(ಮು)ದ್ರಮುಗಳಿಯೆ ಪರ್ಬ 
ಪೊದಳ್ಳುದು (೩ಅ- ೪, ೦೬-೦6 ; 1019); ಚತುರಂಭೋನಿಧಿವರೆಗಂ ಚತು 
ರೆಂಗಬಲಂ ಷೊದಳ್ಳು ಬಿಡೆ ಪದ್ಮಜನೇಂ ಚತುರನೊ ತದ್ಭಾರಮನಹಿಪತಿ 
ಪೊಅಲೆಂದಂದೊಡರ್ಚಿದಂ ಬಹುಶಿರವುಂ (ಉಕ. ೬-೨೩). ೫. ಪದತಳ 
ದೊಳ್‌ ತೊಡಂಕಿ ಪರಿದಾಡಿ ಪೊದಳ್ದೆ ಸಿವಂಗದೇಶದೊಳ್‌ ಪದೆದು . . . 
ಸ೦ಂತ್ಲುಧಾಂಶುಗಳ್‌ ಪದಿದ ತದೀಯ ಮಾೌಳಿಯೊಳೆ ವಿಶ್ರಮಿಸಿರ್ದುದು 
ದೃಷ್ಟಿ ಪಾರ್ಥನಾ (ಶಂಕಂ. ೩-08). ೬. ನಡು ಪೊದಳ್ತ ವು ವರವಳಿತ್ರಯವ 
ಡಗಿದವು . . . ಬೆಳ್ಚಡಸಿದವು. ಮುಖವಂಂಡಲಗಳಾ ಮಾನಿನೀತ್ರಯದ 
(ತೊರರಾ- ೦-6-೩) - ೭. ಪೊಜವೊಳಲೊಳ್‌ ಪೊದಳ್ಮ ನವನನ್ನನಬ್ಬಂದದಿಂ 
(ಎಇ. XIII, ೩೩೦-೨೭ ; 929) ; ಅಡಿದಳದ ಬಲ್ಲೊಂಪು ಕೆಂದಳಿರ ಪೆಂಪನ 
ವಗಡಿಸಿ ಮರನೇಜ್‌ಸೆ ಪೊದಳ್ಳುಗುರ್‌ ಶುಕ್ತಿಜದ ಬೆಡಗಿಂಗೆ ಭಂಗಮಂ 
ಸಂಗೊಳಿಸೆ . , - ಸೊಗಸನೇವಣ್ಣಿಪೆಂ (ಶದ್ಮರಾ. ೩-೨೭) ; ಸಣ್ಣನಡು 
ಸೈನಿಮಿರೆ ತೋಳ  ಮೊದಲೊಳ್ಟೆಸೆಯೆ ತಿಣ್ಣ ಮೊಲೆಗಳ್ಟೊದಳಿ ... 
ವೆಣ್ಣುವಿಂಡಾ ಬನದೊಳೆಲರ್ಗಳಂ ತಮ್ಮ ತನುವಿನ ಕಂಪಿನಿಂ ಪೊರೆದರು 
(ಶೈ ಬಾ. 6-೧6). ಲೆ. ಸಂಗಡಿಸಿದ ಬಡತನದೆ ಕುನುಂಗಿ ಕರಂ ಪೆಸರಿನೊಂದ 
ರಿಂದುಳಿದಿರ್ದಾ ಸಂಗೀತಂ ದಿನದಿನಕಂ ಪೊಂಗಿ ಪೊದಳ್ಹೇಳ್ಲಿವಡೆದುದೀ 
ಧಾರಿಣಿಯೊಳ್‌ (ಮರಾಕ- ೯-೦೦). ೯. ಮದಗನ್ಮಶಾಳಿವನದಿಂ ಬಿಡದೊಪ್ಪುವ 
ಕವು “ನದೋಣ್ಮ ಿದಿನ್ನೊಳಗೆ ಪೊದಳ್ವ ದೇವಕುಲಸಂಕುಲದಿಂ ದ್ವಿಜಸೌಧ 
ಗೇಹದಿನ್ದೆಳೆಗೆಸೆದತ್ತು ಪಲ್ಲವಪುರಂ (ಎಕ. ೪, ಅರಸೀ, ೦೫೭-೬೦; 1385) ; 
ದಟ್ಟಡಿಯನಿಡೆ ರನ್ನದಂದುಗೆಯಾ ಮೆಆ್‌ವ ದನಿ ತಾವರೆಯ ರಜದಲಿ 
ನೆಟ್‌ ಪೊದಳ್ದೆಳೆದುಂಬಿಮಾಲೆಯ ಕಿಜುದನಿಯವೊಲು ಜಿನನ ಚರಣಾಂಬುಜ 
ದಲೊಪ್ಪಿದವು (ಸಾಳ್ಮರಾ” ೩೩-೧೩); ಮಹೀರಮಣನೆ ತೇಜಮನೇ 
ವೆಂಬೆಂ ಪೊದಳ್ಮ ರವಶತರುಚಿಯಿಂದಮರ್ದು ಪೊಅವಎಳಯಮಂ ಹೇಮ 
ಮಯುಮಿದೆನಿಸಿತ್ತಜಾಂಡ ನುಂಡಳಮನಿತಂ (ಕಾಜಕೇ. ೩-೬0): ೧೦. ನಿಮ 
ಗೊಪ್ಪುವುದಾವುದದಂ ಮೊದಳ್ಳುಕೆೊಂಬುದು ವಿಪ್ರ (ಏಷ್ಣುತು. ೨-೩-೧೩೦) - 
೧೪. ಕ್ಷಿತಿವಭಭನೇಕಾಂತಸ್ಥಿ ತಸೌಭರಿಮುನಿಸವಿಫಾಪಮಂ ಸಾರ್ದವನಿಂದತಿ 
ಸನ್ಮಾನಿತನಾಗಿಯೆ ಕ ೈತಾಸನಪರಿಗ್ರಹೆಂ ಪೊದಲ್ಲಿಂತೆಂದಂ (ವಿಷು ಪು. 
೪-೦-೦೪೨). 0೫. ಒಳಕೆಯಲ್ಲಿರು ; ಉಪಯೋಗದಲ್ಲಿರು : (4). 
೧೬. ಚಾಚು ; ನೀಡು: ಪಸರಂಬೆತ್ತೆಡೆಯಾದ ನೀಡಡಿ ಪೊದಳ್ಹಾ ಕರ್ಣ 
ವಾಕುಂಚಿತಾಸ್ತ್ರಸಮೋತೋಚ್ಚೆಕರಾಗ್ರಂ. ..ತಾನಿಸಲೊಂದೊಂದುಕುರಂಗಮಂ 
ಶಬರನಿಂತಿರ್ದಂ ಮಹಾರಣ್ಯದೊಳ್‌ (೧0೪. ೦-೮೯)- ೧೭. ರಭಸವನ್ನು 


25 


30 


46 


ಪೊದಲಕ್ಕಿ, 


ಹೊಂದು ; ವೇಗವನ್ನು ಪಡೆ; ತ್ವರೆಗೊಳ್ಳು : ಕ್ರೂರೋನ್ನತ 
ಸ್ಕಂಧನಾ ತ್ರಿದಶಾರಾಶಿ ಪೊದಳ್ದು ಪೊಕ್ಕನಿರುಳೊಳ್‌ ತದ್ದೋವುಜಸ್ಥಾನಮಂ 
೧೮. (?): ವಿತತಮತಿ ಬುಷ್ಕಳಂ ಸಂಹಿತೆಗಳ್‌ 
ಮೂಟಂ ಪೊದಳ್ಹು ಬೇಖಕಿಸಗಿ ನಿಜುಶ್ರಿತಶಿಷ್ಠವರ್ಗಕಾ ಸಂಹಿತೆಗಳನೋದಿ 
ಸುವಪೇಕ್ಷೆಯಿಂದಿರ್ದಾಗಳ್‌ (೨ಕ್ನುತು. «-ಂ-ಂ18). ಪೊದಳು: ೧. ಹದಿ 
ಬದೆಯು ತೋಡಿರುವ ಎದೆಯುದ್ದ ಶಿವಗುಣಿಯು ಪೊದಳಿದಾ ಒರತೆ 
ಕಲ್ಕಾಣಪುರದೊಳಗೆ ಕದಳಿಬನವೆಂದು ಹೆಸರಾಯ್ತ್ರೂ (ಕನ್ನಕಾ. 56೭). 
ಹೊದಳ್ಳು : ೧೬. ವದನಮಿರ್ದುದು ಹತ್ತುಯೋಜನ . .. ಹೊದಳು 
ತಿರ್ದುದು ನಡುವೆ ನಾಲಿಗೆದುದಿಯು ತಾ ಹನ್ನೆರಡುಯೋ ಜನ ರುಧಿರ 
ಬೀಜನ  ಘೋರತರ ಚೀರಿಸಿತು ಹರಿಹರರ (600ಕಾ- ೪೨-೦೦೭). 
[ದೇ.॥ ತಮಿ. ಮಲ. ಪೊತಿರ್‌ ; ತುಳು. ಪೊದಲು ; ತೆಲು. ವೊದಲು, 
ಪೊದುರು] 
ಪೊದಟಿಕ್ಕಿ, ಪೊದಳ್ಳಿ (ನಾ): ೧. ಹುಟ್ಟು ; ಉದಯ; ಆರಂಭ: 
ನುಡಿಯ ಪೊದಟಕ್ಕಿಯೊಳೊಳ್ನುಡಿ ನುಡಿದಂ ನಿಜಸಕಲಚಕ್ರವರ್ತಿತ್ವ 
ಕೃಂದಡಿಯಿಡುವಂತೆ ನಿರಂತರಮಡಿಯಿಟ್ಟಂ ಪದ್ಮರಾಗಮಣಿಕುಟ್ಟಿಮದೊಳ್‌ 
(60 ಫು. 6-90). ವಿ. ಹೆಚ್ಚಳ; ಆಧಿಕ್ಕ ; ಅತಿಶಯ : ಸಿರಿಯ ಶರೀರದ 
ರೂಪಿನ ನರರೈಶ್ವರ್ಯದ ಪೊದಬಕ್ಕಿಗಳ” ಕರಗುವವೋಲ* ಶರದಂಬುಧರಂ 
ಭೋಂಕೆನೆ ಕರಗಿದೊಡೆರ್ದೆ ಕರಗಿ ಕೊರಗಿದಂ ಧರಣೀಶಂ (6ಅರಿಫ್ರ- ೪-೬೪): 
ಪುರುಡಿಸುವಳ್‌ ವಿಳಾಸದ ಪೊದಲಕ್ಕಿಗೆ ಎಭ್ರ ಮದೇಟಕ್ಸಿಗಂಬರಚ೦ಯ 
ರೊಳಿಂದ್ರಲೋಕಲಲಿತಾಂಗಿಯರೊಳ್‌ - . . ಅವಗಂ ಸೆಣಸುವಳ್‌ ಸಲೆ 
ಗಾಡಿಗಮುನ್ನತಿಕ್ಕೆಗಂ (ರರ್ತಾಶ್ಮು. 6-0೬೬); ಹೃದಯದಲಂಪು ಪೋಗೆ 
ಪದೆದೀಂಟದೆ ಮುನ್ನಮೆ ತನ್ನ ಕಂಪಿನಿಂ ಮದದ ಪೊದಟಕ್ಕಿಯಂ ಮನಕೆ 
ಮಾಲ್ಟ ವಿನೂತನವೃಕ್ಷಧಾನ ಕಸಾರದೆ ಮಧುಪಾಳಿಗಳ್‌ ಸುಟ್‌ಗೊಳುತ್ತಿರೆಲ* 
(ಕಾಂತೀಕ್ಯ. ೩-60)- ೩. ಕಾಂತಿ; ಶೋಭೆ: ಕ್ಷಾಯಿಕದೃಷ್ಟಿ ತುಪ್ಪ 
ಯೊಳೊಡಂಬಡೆ ಜೈನವಚೋಮೃತಂ ಮಂಖಶ್ರೀಯ ಪೊದಟಕ್ಕಿಯಂ 
ಬೆಳಗೆ (ಕಾಂತಿಫ್ರು. ೦-೪); ಕೊರಳ ಜನ್ನಿವರಂ ಪೊದಟಕ್ಕಿಯನೆಯ್ದೆ 
ಮಿಂಚುವ ಬೆಳ್ಳಿಯುತ್ತರಿಗೆ ಭಾಸುರಮಪ್ಪ ತೇಜಮಗುರ್ವ ಪರ್ವಿರೆ 
(ರರ್ಮಾಮ್ಮ- ೪-೨೦೬). ೪. ರಾಶಿ; ಸಮೂಹ; ಗುಂಪು: ಚದುರ 
ಪೊದಟಕ್ಕಿ ಸಂಪದದ ಬೊಂಬುಳಿ ಸತ್ಯದ ಬಿತ್ತರಂ . . . ಕೂಡೆ ಭೋಗದ 
ಕಣಿಯಾಯ್ತು ತಾಂ ತನಗೆ ಪೌರಜನಂ (೫ಗರಿ. ೯-೦೦೬); ನಿಮಿರ್ಕೆವೆತ್ತ 
ತಣ್ಣದಿರ ಪೊದಟಕ್ಕಿಯಂ ಕಜವ ನವ್ಯಕಲಾವಿಸರಂ ಮಸುಳ್ಳು ಮಾಸಿದ 
ಮುಕುರಂಬೊಲಂತೆ ವಿಗತಪ್ರಭನಾಯ್ತಮೃತಾಂಶುಮಂಡಲಂ (ಕುಸುಮಾ. 
೪-೬೭). ೫. ಹರ್ಷ ; ಉತ್ಸಾಹ “ಪೊದಟ್‌್ಕಿವಡೆ' ಪರಾ. 
ಪೊದಳ್ಳಿ ; ೨. ರಾಜ್ಯಸಂಪದದ ಪೊದಳ್ಳೆ ತೇಜದ ತೆರಳ್ಳೆ ಎರೋಧಿಯ 
ಬಾಳಿ ತನ್ನದೆಂಬುದನೆ ಪೆರ್ಮ್ಗೇಯಂ ತಳೆದನೋ ನ್ರಿಪರೊಳು 
ನ್ರಿಪತೈಲಶಾಂತರಂ (ಎಳ. ೪111. ಸಾಗರ. ೦೩೯-೦೩ ; 1169); ತಂನೆಸೆವ 
ರಂಯಮುರಾರಿವೆಸರು ಪೊದಳ್ಕೆಯಿಂ ನೆಲೆಗೊಳಿ ಸೋವಿದೇವಪೃಥಿವೀಪತಿ 
ವಿಕ್ರಮಮಂ ನಿಮಿರ್ಚ್ಚದಂ (ಲಸ. ೩೦-೦೦ ; 1270) ; ಪರಿವ ಪಡಂಗು 
ಬಲ್ಲೆರೆಯ ಸಾಲ ಬೆಡಂಗು ನವೀನವಿದ್ರುಮೋತ್ಕರದ ಪೊದಳ್ಳಿ ಶುಕ್ತಿಜ 
ದಳುರ್ಕೆ - ಚೆಲ್ವ ಬಿತ್ತರಿಸೆ ಪೊಡರ್ಪುವೆತ್ತು ಬಗೆಗೊಂಡುಷು 
ಪೂರ್ಣಗುಣಂ ಮಹಾರ್ಣವಂ (ಕಂಕಂ. ೦-೩೪). ೬. ಎದ್ದು ಕುಣಂವಿಕೆ; 
`ನಿಚ್ಚಳವಾಗಿ ತೋರುವಿಕೆ ; ಪ್ರಕಟವಾಗಂವಿಕೆ : (8). ೭. ರಭಸ; 
ವೇಗ; ತ್ವರೆ; ಪ್ರಲಂಬಕಂಧರಂ ದುರಾಸದಂ ಪೊದಳ್ಳೆಯಿಂದೆ ಗೋಕುಳಕ್ಕೆ 
ಬರ್ವಿನಂ ಭಯಂಗೊಳುತ್ತೆ  ಗೋಪಗೋಪಿಯರ್ಕಳಾಕ್ಷಣಂ 
ಕೊರಲ್ಹಿದಂ್‌ (ಶಿತ್ಕುಪು- 8-8-06೩) - [ಪೊದಟ್‌ + -ಕೆ] 


(ಏಿಷ್ಮು ಫು. ೫-೩-೦೮೨). 


ಸಿಪೊದಲಕ್ಕಿ " ಪೊದಕ್ಕೆ' ನೋ. 


ಪೊದಬಕ್ಕಿಗುಂದು 


ಪೊದಟಿಕ್ಕಿಗುಂದು (ಕ್ರಿ). ಹೆಚ್ಚಳವು ಕಡಮೆಯಾಗು ; ಆಧಿಕ್ಕವು 
ಕುಗ್ಗು ; ಘನಾಘನಸ್ವನಂ ಫೊದಲ್‌ ಪೊದಟಕ್ಕಿಗುಂದಿದುದು ವಾಃಕಣ 
ಸಂತತಿ ಸೋರೆ ಸೋರ್ದಡಂಗಿದುದೆಳಗಾರೊಳಾ ಸಕಳಚಾತಕಪೋತತೃಷು 
ವಿಷಾದನಂ (ಕಂಠ್ರಥ್ರಿ- 9-9೬). [ಪೊದಲಕ್ಕಿ, 4-ಕಂಂದ್ದು] 

ಪೊದಟಕ್ಕಿವಡೆ, ಪೊದಳ್ಳೆ ವಡೆ (ಕ್ರಿ). ೧. ಹೆಚ್ಚಳವನ್ನು ಪಡೆ ; 
ಆಧಿಕ್ಕವನ್ನು ಹೊಂದು ; ಸಮೃದ್ಧವಾಗಂ : ಆ ರಾಜಕುಮಾರನನೇಕ 
ಕಲಾಕಲಾಪಪ್ರವೀಣನಾಗಿ ಯುವರಾಜಲ್ಲೂಯೆೊಡನೆ ವಿಸ್ತಾರಮಂ ಕೈಕೊಂಡ 
ವಕ್ಷಸ್ಥಲಮುಂ ಬಂಧುಜನಮನೋರಥಂಗಳೊಡನೆ ಪೊದಟಕ್ಕಿ ವಡೆದ[ಕಾಕಾಂ- 
ವೆತ [)ವೃ ತ್ತೋರುಸ್ತಂಭಂಗಳುಂ,,.ಆತ್ಮೀಯಯವನಪ್ರಾದುರ್ಧಾವಮಂ 
ಪ್ರಕಟ "ಮಾಡೆ (6ರಿಫು- ೯ 5) ; ಪೊದಲ್ಕಿವಡೆದ ಸದ್ಧ: ರ್ವಪೀಯೂಷ 
ಮಹಾಪ್ರವಾಹಂ ವಂಗಮಂಡಲದೊಳ್‌ ತರಂಗಂಗೊಂಡು. ಕಳಿಂಗಮಂಡಲ 
ದೊಳ್‌ ಮಡುಗಟ್ಟಿ ನಿಂದು, . . ಪೆರ್ಮೆಗುಶೀರ್ಮಮುಾದುದು (ಅರತ. 
೦೪-೪೬ ರ). ಪೊದಳ್ಳೆವಡೆ : ವಿ. ಉತ್ಸಾಹವನ್ನು ಹೊಂದು; 
ಉಬ್ಬು ; ಹರ್ಷಗೊಳ್ಳು : ಜೈನಸಮಯಾಂಬುಧಿಕೀರ್ಶ್ರಿಸುಧಾಂಶುವಿಂ 
`ಶೊದಳ್ಳೆ ವಡೆಯೆ ರೇಚಿರಾಜನೆಸೆದಂ  ಜಸದಿಂ ವಸುಧೈಕಬಾಂಧವಂ 
(ಎಳೆ. 711, 3990. ೦೯೭-೩೨: 1182 1). [ಪೊದಟಕ್ಕಿ ಪಡ್ಡೆ] 

ಪೊದಟಿಕ್ಕಿವೆಜು (ಕ್ರಿ). ೧. ಇ ಪೊದಲ್ಕ್ಕಿವಡೆ ೧ ; ಆ ರಾಜಕುಮಾರ 
ನನೇಕಕಲಾರಲಾಪಪ್ರವೀಣನಾಗಿ ಯುವರಾಜಲಕ್ಷ್ಮಿಯೊಡನೆ ವಿಸತ್ತಿರಮಂ 
ಕೈಕೊಂಡ ವಕ್ಷಸ್ಥಲಮು:ಂ ಬಂಧುಜನಮನೋರಥಂಗಳೊಡನೆ ಪೊದಟಕ್ಕಿ 
ವೆತ್ತ[ಕಾ ೧ಂ. ವಡೆದ] ವೃತ್ತೋರುಸ್ತಂಭಗಳುಂ . . . ಆತ್ಮೀಯಯಾವನ 
ಪ್ರಾದುರ್ಭಾವಮಂ ಪ್ರೇಟಂ ಮಡೆ (ಅಂಫು. ೩-೯ ಐ). 9; ಶೋಭೆ 
ಯನ್ನು ಹೊಂದು ; ಮನೋಹರತೆಯನ್ನು ಪಡೆ : ಪೊಳೆವಲರ್ಗಣ್ಣ 
ನೀಳ ನಿಡುವುರ್ವಿನ ಸುಕ್ಕಿದಮರ್ಕೆವೆತ್ತ ಕುಂತಳದ ಪೊದಬಕ್ಕಿವೆತ್ತಸಿಯ 
ಬಾಸೆಯ - . - ಆಅಂಗನಾವಳಿ ನೆರೆದಂದು ಬಂದುದು ಮನೋಜನ 
ತಂತ್ರದಮೋಲ* ಎಲಾಸದಿಂ (ರರ್ಶಾಮ್ಮ. ೦೩-೦೬) " [ಪೊನಬಕ್ಕ್ಮಿ 4 ಪೆಟ) 

ಪೊದಬ್ಬು (ಕ್ರಿ) ಉಂಟುಮಾಡು ; ಒದಗಿಸು : ತಾಂ ಮೊಗಂಗುಡೆ 
ಪದವೆತ್ತು ಚುಂಬಿಸಿ ಭಯಂಗೆಯೆ ಬಲ್ವೆಣಸಂ ಪೊವಟರ್ಚಿ ನಾಣ್ಣಿಡೆ ನೆರೆ 
ದೂಢೆಯಂ ಪ್ರಥಮಸಂಗಮದೊಳ ಕುವರಂ ಮರುಳ್ವಿದಂ (ಶಂಪ್ರಪು. 
೬-6೨). [ಪೊವಟು್‌ + - ಚು] 

ಪೊದಬ್ತಿರ್‌ (ಕ್ರಿ). ಪೂರ್ಣವಾಗು ; ತುಂಬು : ಬೀಗಿ ಬೆನ್ನಿಂ ಬಿರಿವನ್ನಂ 
ಕೊರ್ವಿ ಮುಂಗಾಲ್‌ ಗಡಿಯೆನೆ ಕಡುಗೆಚ್ಚಲ್‌ ಪೊದಟ್ತಂದು ವತ್ಸೋತ್ಕರ 
ಮೆಲಂ ಬಾಲವಂಬಂ ಕಣ್‌ಯೆ(?) ಬಹಳರೋಮಂಥಫೇನಾವಳೀ 


ಪೂಂಡುರವಕ್ತಂ ವತಾಹಿಹೀಸಂತಶಿ ವಿಪಿನಭವಂ ಕಣ್ಣಗುರ್ವಾಯ್ತೂ 
ಕಾರೊಳ್‌ (ಕಂದ್ರಭ್ರ. ೪-೪). [ ಪೊದಲ'* 4 ತರ” ] 

ಪೊದಿಕೆ " ಪೊದಕೆ, ' ನೋ. 

ಪೊದಿಸು " ಪೊದೆಯಿಂಸಂ ' ನೋ. 

ಪೊದ್ಕೆ, ಹೊದ್ಕಿ, ಹೊದ್ಕೆ (ಕ್ರಿ). ಪೊದ್ಧ. ಹೊದ್ದ (ಭೂತಕೃ) 


ಪೊದ್ಡ್ಡು, ಹೊದ೯(ಭೂತನ್ಕೂ). ೧. (ವಸ್ತ್ರ Cp ಸಿ ತಕ )) 
ಧರಿಸಿಕೊಳ್ಳೂ : ಆತನ ರತ್ನಕಂಬಳಮಂ ಪೊದೆದು ತನ್ನ ಮನೆಗೆ 
ಬರ್ಪೊನಂ ಕಂಡು (6ಡ್ಮಾಕಾ. ಸ ಒಂದಂಚೆಯಂ ಪೊದೆಯೊಂ( ದೊಂ] 
ದಂಚೆಯನುಟ್ಟ ನಿನ್ನಿರವಿದೇನಂಭೋಜಪತ್ರೇಕ್ಷಣೇ (ಕಂರಳಾ. 6-೬೬); 
ಚಂದ್ರಾಪೀಡದೇವಂ ಪಾವಿನೆರೆಯ ದೊರೆಯ ದಂಕೊಲಮಂ 
ಪೊದೆದು (ಕಾದೂ. 890): ಕರ್ಮೂಗಿಲಾಗಸಮಂ ಮುಸುಂಕೆ ಕಾಲನೆಂಬ 
ಕಾಳರಕ್ಕಸಂ ವೊದೆದ ನೀಲಪಟದೊಂದು ವಪಾಂಗಿನೊಳೊಬ್ಬದುದು 
(ಕಾಶತಿತೃ. ೩-೪). ವಿ. ಆವರಿಸು ; ಮುತ್ತು ; ಶ್ರೀದುರಿತಾ 
ಭೂಟ್ಟೈ ಪವಾನ್ಮೀಟ್ವಲಲ್‌ ಪೊದೆದಜ್ಞಾನಶೈಲೇಂದ್ರವಾನ್‌ ಪೋಟ್ಡುರ 


ಷಯ. 


೫೯೨೪ 


ಪೊದೆ 


ಮಿಥ್ಮಾತ್ಮಪುಮೂಢಸ್ಥಿರತರನೃಪನಾನ್‌ ಮೆಟ್ಟಿ (ಏಳ. 11, 03-0; 
ಸು. 700). ಹೆೊದಿ ; ೧. ಒಡಲಿಗ್ಹಾಕುವ ನೀನೆ ಉಡಲು ಹೊದಿಯಲೂ 
ವಸ್ಯ ಕೊಡುವವ ನೀನೆ (ಕೆರೆಂದ- ೦-೦೪೬-೨); ನಿವೀತಂ, ಪ್ರಾವೃತಂ_೨ 
ಹೊದಿಯಖವ ಬಟ್ಟೆ (ಸಿರ್ಕಂತಿ. 30). ಹೊದೆ: ೧.“ಹೊದೆ. _ಆಚಿನ್ಫಿದನೇ, 
ಶರಕೋಶೇ ಚ (ಬತ್ತಳಿಕೆ)” (ಕಮರಾ); ಆವನಾದರೇನು ಶ್ರೀಮಹಾ 
ದೇವನ ನೆನೆವವನ ಬಾಯ ತಂಬುಲವ ಮೆಲುವೆ ಬೀಳುಡಿಗೆಯ ಹೊಡೆವೆ 
(ಐಸರ. 8೬೩) ; ಮುನೀಂದ್ರನಿವೇದಕಂಗೆ ತಾಂ ಹೊದೆದುದನಿತ್ತು (ಅನಂತು. 
೯೮-೪); ಓದೆದನಳಲನು ರೋಮಹರುಷವ ಹೊದೆದು ಹೊರೆ ಹೆಚ್ಚಿದನು 
(ಕುವ್ಮಾರ್ರೋ- ೦೯-೦೦); ಮಂಡೆ ಬೋಳಿಸಿಕೊಂಡು ತುಂಡುಗಂಬಳಿ ಹೊದೆದು 
ಹಿಂಡನಗಲಿದ ಗಜದಂತೆ ಇಪ್ಪವರ ಕಂಡು ನಂಬುವದು (ಸರಾ. ೫08). 
ಪೊದ್ದುಕೊಳ್‌, ಹೊದ್ದುಕೊಳ್‌ - (ವಸ್ತ್ರ ಮೊದಲಾದುವನ್ನೂ) 
ಧರಿಸಿಕೊಳ್ಳು : ಪೊದ್ದು[ಕಾಕಾಂ. ತಾಳ್ಗು, ಪೊರ್ನಿ, ಪೊರ್ಮು]ಕೊಳ್ಳೊಡೆ 
ಧವಳೋತ್ತರೀಯರಿ . . . ಒಲ್ಲೂ ನೋಳ್ಲ್ಕೊಡೆ ರಜತಾದ್ರಿಯೆಂದೆನಿಸಿ 
ತೋಟ್‌ತು ಮಾಟ್‌ದ ಚಂದ್ರಿಕೋಜ್ವಳಂ (ಗಿಂಕ- ೪-006) ; ಪ್ರಾವಾರಃ। 
ಎಹೊದ್ದುಕೊಂಬ ಸೀರೆ (ಎಾಠರಾ- ೪). 
[ದೇ. ॥ ತಮಿ. ಪೊಶಿ ; ಮಲ. 
ಪೊದೆ, ಪೊದಿ, ಪೊದ್ದಿ, ಪೊದ್ದು ; 
ಪೊದುಗು, ಪೊದುವು] 
ಪೊದೆ, ಹೊದೆ, (ನಾ): ೧. ಬಾಣಗಳನ್ನಿಡುವ ಕೋಶ ; ಮೂಡಿಗೆ ; 
ಬತ್ತಳಿಕೆ : ಪದವಿಲ್ಲಂ ನನೆಯೆಂಬಿನ ಪೊದೆಯಂ ಪಡಿದಿರದ ಪದದೊಳಾ 
ರ್ನೊೋಡಿದೊಡಂ ಮದನಂಗಂ ಮಾನಿನಿ ದಶವದನಂಗಂ ರೂಪಭೇದ 
ಮೇನಾದಪುದೇ (ಕಂಠಾಶೂ- ೯-೧೬೬); ಪೊದೆಯೊಳಗಿಂದಮುರ್ಚುವೆಡಿಯಲ್ಲಿ 
ಸರಲ* ದಿಟಮೊಂದು . . . ಇದಿರ್ಚಿದರಂ ನಡುವಲ್ಲಿ ಲಕ್ಕಮೆಂಬುದನೆನೆ 
ಬಿಲ್ಲ ಬಿನ್ನಣಮನಾ ರಣದೋ್‌ ಮೆಜ3ದಂ ಯುವಾಧಿಪು (ಶಂದ್ರಪು. ೬-೩೬); 
ಬಿರಯಿಗಳನಿಸಲನಂಗಂಗರಲಂಬಿನ ಪೊದೆಯನಖಳವನದೇವತೆಯರ್‌ ವಿರಚಿಸಿ 
ನೀಡಲ್‌ ಬಂದಂತಿರಲೆಸೆವ೦" ಪುಷ್ಪಮಾಲಿಕಾಧಾರಿಣಿಯರ್‌ (ಭತ್ತೆ: ೨-೭೯); 
ಕೆಲದೊಳಿಳಿಪಿದಂಬಿನ ಪೊದೆಯ ಸಾರ್ಚಿ ನೀಸಿದ ಶರಾಸನದ (ರಾಜಕೇ, 
೬-೦೦ 5) - ೨. ಗಿಡಮರಗಳು ಒತ್ತಾಗಿರಂವ ಸ ಸಳ ; ಹೊದರು; 
ಮೆಳೆ : ಮೆಯ್ಮುಅ್‌ದು ಲಜ್ಜೆಯಂ ತೆೊಆ್‌ದು ಪೂದೆಯೊಳಿರ್ದ ಮ್ಲೊರಡಿ 
ಯಂ ಕಂಡು ಕಾತರತನದಿಂ ಪಿಡಿದದಂ ನೆರೆಯಲ್‌ (ರರ್ಮಶ ೩-೩ ವ; 
ಕೆಂಬೂತಂ ಪುರಿಶು ಪೊದೆಯಿಂದಿತ್ತ (60ಕೇ. ೪೯-೮); ಕುಬ್ತಕ, ಮಲ್ಲಿಗೆ, 
ಕುರಂಟಕ, ನವಮಾಲಿಕೆ ಮೊದಲಾದವುಗಳ ಪೊದೆಗಳಿದ್ದವು (ರಾಜ೪-೩೬)- 
೩. ರಾಶಿ; ಹೊರೆ; ಗುಂಪು: ಕರವಾಳ ಕೂರ್ಪಂ ನೋಡಲೆಂದು 
ಬಾಯ್ದಾರೆ ನಿಲೆ ಕುಮಾರಂ ಪೊಯ್ದೊಡೆ ಕೆ ೈಯಳವಿದಾರ ಕೆ ೈಯಳವಿಯೆನಲ 
ನೆಯ್ದಿಲ ಕಾವಿನ ಪೊದೆಯಂ ಪೊಯ್ದಂತೊರ್ಮೊದಲೆ ಪಟ್‌ದುದಾ ವಂಶ 
ವನಂ (ಶಕಾನೂ. ೪-೨೩); ಸುಮ್ಮಾನದಲಿ ತಅಗೆಲೆಯ ಪೊದೆಯೊಳು ಮೌನ 
ದಲಿ ಉರಗೇಂದ್ರನಿದ್ದನು ಬಲಿದ ನಿದ್ರೆಯಲಿ (ನಳಕ- ೫-೨೬). ೪. (ಮನೆ 
ಮುಂತಾದಂವುಗಳ) ಹೊದಿಕೆ; ಛಾವಣಿ: (8). ೫. ಕಟ್ಟು; 
ಕಂತೆ; ಹೊರೆ: (8): ೬. (ಆಲಂ) ಗೋಜು; ಸಿಕ್ಕು: ಈ 
ಪೊದೆಯನ್ನು ಬಿಡಿಸಿದರೆ ಹಿಂದೂಧರ್ಮದ ಮೂಲತತ್ವಗಳು ದೊರೆಯು 
ಹೊದೆ; ೧. * ಹೊದೆ_ಆಚ್ಛಾದನೇ, ಶರ 
ಕೋಶೇ ಚ (ಬತ್ತಳಿಕೆ) " (ಕನುರಾ): “ ಡೊಣೆ ಬತ್ತಳಿಕೆ ಮೂಡಿಗೆಯು 
ಮೆನಲ್‌ ಹೊದೆಯು ? (ಕಜ್ಮಿಮಂ. 99) : ಕಯ್ಯ[೦]ಬು ತವಲು 
ದೇವಂಣಗೆ ಬಿನ್ನಪಂಗೆಯ೯ಲು ಅವ್ವನ ಹೊದೆಯಂ ಕಾರುಣ್ಮಗೆಯ್ಯಲು 
ಮಹಾಪ್ರಸಾವ ಎಂನುತ್ತೆ ಕಾಳಗಕ್ಕೆ ಹಸಿದು (ಮ್ಮೈಅ0- ೦೯೩೨, ೩೨-೩: 
ಭೀಷ್ಮನಿತ್ತಲು ಬಿಗಿದ ಹೊದೆಗಳ ಹಜ್‌ದು 


ಪೊತಿ, ಪೊತ್ತು, ಪತೆ; ತುಳು, 
ಕೊಡ- ಪೊದ, ಪೊದಿ, ಪೊದೆ; ತೆಲು. 


ತ್ತವೆ (206ನು. ೪೩೪). 


ಸು. 1125); 


ಪೊದೆಗಟ್ಟು 


ಬಿಲ್ಲಿದುಗುಳಿಸಿದನಂಬುಗಳನು (ಕಾರ್ಕಾಳೀ- ೯-೭) ; ಎಸುವ ಹೊದೆಯಿಂದೆ 
ತೆಗೆದೆಸುವ ಬೆೊಬ್ಬಿಟ್‌ದು ತೊಚ್ಚೆಸುವ . . . ಚಾವಕಲಾಪ್ರವೀಣರೆಚ್ಚಾಡಿ 
ದರ್‌ (ಶೆಂಫು: ೪೦-೭). ೩. ದುಷ್ಕ ತಂಗಳ ಹೊದೆಯಂ ನೆಟ್‌ ಮುಂದು 
ಮಾಡಿ ಕೈವಿಡದೆಯುಂ ... . ತಿರ್ದುವ ಚದುರಂ ಬಲ್ಲವರೆ ಬಲ್ಲರ್‌ 
(ನಸ್ತರಂ- ೯-೬೩). ೪. ಹೊಲಿಗೆ ಹಾಸಿದ ಹಸಿಯ ತೊಗಲ ಹೊದೆಯ 
ಮಾಣದೊಲಲಿ ಕೂಗಿಡುವ ನಾನಾಪ್ರಾಣಿವರ್ಗಮಂ ಕೊಲ್‌ವ ಕೊಚ್ಚುವ 
ತಲ್‌ವ (ಹಕಳಾ: 00-೩0) [ ಎ ಪೊದೆ. /ತಮಿ. ಪ್ರತೈ, ಪೊತಿ, ಪೊತೈ; 
ಮಲ. ಪುತ, ಪೊತಿ ; ತೆಲು. ಪೊದ, ಮೊದಿ] 
ಪೊದೆಗಟ್ಟು (ಕ್ರಿ) - ಬತ್ತಳಿಕೆಯನ್ನು ರಚಿಸು; ಹೊಸ ಪೊ ಕಾಣಾ. 
ಹೊ]ದೆಗಟ್ಟುವಂಬುಗಳ ಕುಪ್ಚಿಯನಾವರಿಪಾರ್ದಜಾಳಮಂ ಪಸರಿಪ . .. 
ಪುಳಿಂದಸಂಕುಳದ ಪೆರ್ಕಣದಿಂದೆಸೆದತ್ತು ಪಕ್ಕಣಂ (ಶ೦ದ್ರಫು. ೩-೩೪) - 
[ ಪೊದೆ -- ಕಟ್ಟು, 
ಪೊದೆಗೆದಜು, ಹೊದೆಗೆದಟು (ಕ್ರಿ). (ದಟ್ಟವಾಗಿರುವುದನ್ನು) ವ್ಯಾಪಿ 
ಸುವಂತೆ ಮಾಡು. ಎಲ್ಲೆಡೆಗೆ ಹರಡು ; ಮಾಲೆವೂವಂ ನೆಗಖ ಸೊಗ 
ಯಿಕುಂ ನೀಜರೊಳ್‌ ಪುಪ್ಪಚಿಪಂ ಗುಅ*ಯೇಸಂ ತೋಅಲಂಬಂ ಪೊದೆ 
ಗೆದಜ್‌ದವೋಲ್‌ ಪುಷ್ಪಲಂವೀಕದಂಬಂ (ಶುಂಮಾ. ೦-೦೨೦) ; ಮಾಲೆ 
ಗಾರ್ತಿಯರೆತ್ತಿದ ಬೆಲೆವೂವಿನ ಸರಂಗಳನಲರಂಬಂಗೆ ಪೊದೆಗೆದಟುವಂತೆ 
ಕೆದಜೌ (ತಂರ್ರಷ್ಟ. 6-9 ನ) ; ಪೊದೆಗೆದಲ್‌ರ್ದ ಪೂಗಣೆಯ ಕೆಂಗಜ್‌ಯಂತೆ 
೬ ೬ ೬ ಪೂತ ಚೂತದ ಕಿಲುಗೊಂಬಿನೊಳ್‌ ನಿಅಕಿದಳಿರ್‌ ಮೆಚಕಿದತ್ತು 
(ಅತ್ರ. ೬-6೨). ಹೊಡದೆಗೆದಲು : ಸುಶರ್ಮ ಶಲ್ಕರು ಸರಳ ಹೊದೆಗೆದಲ್‌ 
ಮೊನೆಗಣೆಯನಳವಡಿಸೆ ಗುರು , , , ಸೇನಾವನಧಿ ಗರ್ಜಸೆಲಾಯ್ತು, 
ಸಂಕುಲಸಮರಸೌರಂಭ (ಕುರ್ಕಾರೀ. 5-೩) ; ಬ:ಣವ್ರಾತವನು ಹೊದೆ 
ಗೆದಟ್‌ ಹೊಸ ಹೊಗರೆದ್ದನಡಿಗಡಿಗೆ (ಕುತ್ಮಾಳ. ೦೩-೨೨). 
[ಪೊದೆ -- ಕೆದಣ್ಮು (ಎ ಕೆದಲ್‌,)] 

ಪೊದೆದುಂಬು (ಕ್ರಿ). (ಬಾಣಗಳು) ಬತ್ತಳಿಕೆಯಲ್ಲಿ ತುಂಬಿರಂ,-ಭರ್ತಿ 
ಯಾಗಿರು : ಸೆಕ್ಕಿದ ಖಂಡೆಯಂ ಬಿಗಿದ ಬಿಲ್‌ ಪೊದೆದುಂಬಿದ ಬೋಳಿ 
ಯಂಬು . . . ಬಾಸಿಗದಿಂ ಮೆಅಕಿದತ್ತು ಸಪ್ತಿಗಳ್‌ (4೪ಎ. ೨-00). 

[ ಪೊದೆ 4 ತುಂಬ್ಮು ] 
ಪೊದೆಯಿಸು, ಪೊಚ್ಚು, ಪೊದಯಿಸು, ಪೊದಿಸು, ಪೊದೆಸು, ಹೊಚ್ಚು,, 
ಹೊದಸು, ಹೊದಿಯಿಸು, ಹೊದಿಸಂ, ಹೊದುಸು, ಹೊದೆಸಂ, 
ಹೊದ್ದಿಸ್ಕು (ಕ್ರಿ). ೧. .ಮುಚ್ಚು ; ಆಚ್ಛಾದಿಸಂ : “ಪೊದೆಯಿಸು. 
ಆಚ್ಛಾದನೇ” (ಕರುರಾ) ; ಬಿಸರುಹದಳಂಗಳಿಂ ಪೊದೆಯಿಸಿರ್ದ ಹಿಮಗೃಹ 
ಮನವನಿಪಾಲಂ ಕಂಡಂ (ಉದಾ: ೨೦೪) ; ಪೊದೆಯಿಸಿದತ್ತೊ ಚಿತ್ರ 
ಪಟದಿಂ . . . ಎಂಬಿನಂ ತಳಿರ ಪೂವಿನ ತುಂಬಿಯ ಕಾಯ ಪಣ್ಣ. ಬಣ್ಣ 
ದಿನೆಸೆದತ್ತೂ . - . ಬನೆಂ (8ಗಏ- ೦೦-೫೩); ಆ ವಿಷಯದೊಳೊಪ್ಪುಎ 
ಕಳಮಾವಳಿ ನಳನಳಿಸಿ ಬೆಳೆದು ಪಸುರೇಣ್‌ ಲಸದ್ಧೂವನಿತೆಗೆ ಧಾತ್ರಂ 
ಪರಿಭಾವಿಸಿ ಪೊದೆಯಿಸಿದ ಹರಿತಪಟದಂತಿರ್ಕುಂ (ಗಿಂಳ. ೨-೦೨). ವಿ. 
ಮುಸುಕು; ಕವಿ: ಆವರಿಸು: ಮುಕುಂದನ . . . ಹಸ್ತದ ಕಾಂಚನ 
ವಾರಿಯಂತ್ರಮಂಕದಟ ನಿಮಿರ್ಕೆವೆತ್ತಿ ಘಂಸ್ಕಣೋದಕಧಾರೆ ನವಾರು 
ಣಾಂಶುಮೋಲ್‌ ಪೊದೆಯಿಸಿತಂಬುಜಾನನೆಯರೆಂಬ ನವಾಂಬುಜಿನೀ 
ಕದಂಬಮಂ (870. 09-00೬). ೩. ವ್ಯಾಪಿಸುವಂತೆ ಮಾಡಂ ; 
ಹರಡು : ಸುಗುಡುತನಮಂ ಪುದಿದ ಚತುರಂಗದತ್ತ ಚದುರಂ ಪೊದೆಯಿ 
ಸುತೆ ಕೊಯ್ದೆವಿಂಡರಂ ಪಣಿದದಿಂ ಮಣಿಯಿಸುತ್ತೆ (ಶದ್ಕರಾ. 4-66) - 
ಪೊಚ್ಚು: ೧. ಗುರುಪಾದೋದರಠದಿಂದಲೆರೆದು ವಸ್ತ್ರವ ಪೊಚ್ಚಿ ವರವಿಭೂತಿ 
ಯನು ಫಾಲದೊಳಿಟ್ಟು ಮುದದಿ (ಕ್ಕುರಾಕ. ೦೬೪-೨). ಪೊದಯಿಸು : 
೧. ಪೆಜತೊಂದೆಡೆಯೊಳ್‌ ಸಹಕಾರರಸದಿಂ ತೊಯ್ದರನೇಣಲ ತಳಿರ್ಗಳಿಂ 


೫೯೨೫ 


ಪೊದೆಯಿಸು 


ಪೊದಯಿಸಿದ ಕುಳಿರ್ವ ಕಾವಣಂಗಳುವೂಂ .... ನೋಡುತ್ತೆಂ ಪೋಗೆ 
(ಕಾರಂಉ- 3೦೪) : ಪೊದಯಿಸುವಂತೆ ಚಿತ್ರಪಟದಿಂ ತನುವಂ ಬಹುರತ್ನ 
ಕಾಂತಿಗಳ" ಪುದಿಯೆ ಲತಾಂಗಿ . . . ತಳೆದಳ್‌ ಪುಳಕಾಂಕುರಂಗಳಂ 
(ಮಂತ. 9-೬೪) ; ಪೆರ್ಮರದ ನಟ್ಟೆಗೊಂಬಿನ ಕವಲ್ಹಲೆಯೊಳಿಟ್ಟ ಗೂಡು 
ಗಳೊಳ್‌ ಗೂಡುಗೊಂಡಿರ್ದ ಕುಲುಳೆವಣಾಗಳ್ಲಿ ಕುಟುಂಕನಿಕ್ಕಿ ಕಡುಗಂದಿ 
ತನದಿಂ  ಕೋಡಗಅ್‌ಯ ತುಜುಗರೊಳ್ಗ ಪೊದಣಾ 9. ದೆ)ಯಿಸೆ 
(ಕಂದ್ರಪು- ೮-೪ 5) ; ಸಪುರಬಿಳಿದಂ ಬಿಗಿದುಡಿಸಿ ಬೆಳಗುವ ದುಕೂಲಮಂ 
ಪೊದಯಿಸಿ (ಕಂಬಿ. ಎಂ-೪೬)” ಪೊದಿಸು ; ೧. ಪರಿಮಳೋದರದಿಂದೆ 
ಮಹಮಜ್ಜನಕ್ಕೆಅವು. ವರದುಕೂಲಮನುಡಿಸಿ ಪೊದಿಸುತಂ (4ರುರ: ರೇ- 
೬-೨೦) ;: ಕೋಮಂಳಸಿತಪಕ್ಷಮಂ ಪೊದಿಸಿ ಲಾಲಿಪ ಹಂಸೆಯ ಪತ್ರ 
ಮೋಹಮಂ ಲಳನೆ ಸಮಂತು ಕಂಡು ಮಿಗೆ ಚಿಂತಿಸಿದಳ್‌ ಸುಕುಮಾರ 
ಲಾಭಮಂ (ತಳು. ೦-೩೬); ವಾಯಸಪ್ರತತಿ ಗಟಗಳಂ ಪೊದಿಸಿ ಮಗ್ಗು 
ಲೊಳಿಟ್ಟು ಕೋಗಿಲೆಯ ಮಂಗಳಂ ಮೆ ಶಯೊಳ್‌ ಪ್ರದುಗಿಕೊಂಡು ಮುಕ 
ದಿಂದೈದೆ ಪಾಲಿಸುತಿರ್ದವು (ಕೈ ಬಲಾ. ೨೮6-೪)- ಪೊದೆಸು; ೧. ಬಿಳಿಯ 
ಪಟ್ಟಾವಳಿಯ ಪೊಸ ಸವಪುಶಮಂ ಪೊದೆಸಿ (ಅಪರ. ರೇ" 6೩-೪); ದುಗುಲವ 
ಪೊದೆಸುತ ನಿಆ*ಯ ಸುಗಿದನು (668. 0-೬0) - ಹೊಚ್ಚ; ೧. ಶರ 
ಪುಜರವ ಖಳನೆಚ್ಚು ಶರದಲಿ ಕೈಟಭಂರಿಯ ಹೆಚ್ಚಿ ಬೊಬ್ಬಿರಿಯುತ್ತಲಿಂ 
ತೆಂದನು ಸರೋಷದಲಿ' (ಕೋಗಯು- ೦೦-೩೪) : ಮೈಮೇಲೆ ಮೆತ್ತಗಾಗಿ 
ಹೊದಕೆಯೊಂದನ್ನು ಹೊಚ್ಚಿ ತುಯಿ ದೀಪವನ್ನಾರಿಸಿದಳು (ಕಜುತೆ. ೦೦೯) ; 
ಬಡವರಾದವರು ಮನೆಗಳಿಗೆ ಹುಲ್ಲು ಹೊಚ್ಚು ತತ್ತಿ ಲೆ (ನುಂಂಲಯಿ. ೪-೦೦೮). 
ಪಿ. ಬಚ್ಚಿದವು ಕೆವಚಮಂ ಕಚ್ಚಿದವು ಖಂಡವುಂ . . . ಮೈಯೊಳಗೆ 
ಹೊಚ್ಚಿದವು ಹೊಗರಲಗು ಮಚ್ಚಿದವು ನೆಣವಸೆಯನೆು (ಕೈಂಳಾ. 
೦4-06) ; ಮಂಗಿಲ ಹೊಚ್ಚಿತು ಕಪ್ಪುಕಂಬಳಿಯ ಕತ್ತಲು (ನೆಂದು. 
0೫-08). ೪. (ಕದ ಮುಂತಾದುವನ್ನು) ಮುಚ್ಚು ಆ ಉಷ್ಣ 
ದಿವಸದೊಂದಿರುಳು . , . ಪಡಿಯ ಹೊಚ್ಚಿದೊಡುಬ್ಬೆ ತಾಗುವುದೆಂದಾ 
ಮಡದಿಯೆಡದ ತೋಳೊಳೊಜಣಗಿ ಬಡಗಾಳಿಗೆ ಮೈಯೊಡ್ಡಿ ನೃಪಾತ್ಮಜ 
ನಡಸದ ನಿದ್ರೆಯೊಳಿರಲು (ಕಬಸೂ. ೯-೩೬). ಹೊದಸು : ೨, ರೋಷ 
ಜ್ವಾಲೆ ಹೊದಸಿತು ವದನವನು ಕಣ್ಣಾಲಿ, ಕಾಹೇಜ್‌ದವು ವಾರ್ಥಂಗೆ 
(ಕುವ್ಮಾಳ. ೦೬-೦). ಹೊದಿಯಿಸು ; ೧. ಭರದಿಂದ ಹೊದಿಯಿಸಲೊಡನಾ 
ಪೀತಾಂಬರವೆಳೆದಳಿರಂತಾಗೆ ಸುರುಚಿರಮಪ್ಪ ತವಮಾಲಲತಿಕೆಯೆನೆ ಸುದತಿ 
ಕಣ್ಣೊಪ್ಪವಡೆದಳು (8(6ಸಂ. 38-00). ಹೊದಿಸು: ೧. ಕಂದನಂ 
ನೋಡುತ್ತ , . . ತಾಯಿ ಮೇಲ್ಲೆಆಗಿಂದ ಹೊದಿಸುತ ತೆಜ್‌ವುತಂ 
ಹೊದಿಸುತ್ತ ತೆಅಕಿವುತ್ತ . . . ತಬ್ಲಣಿಸುವಳು (ಸಥ. ೦೩-೨೦); ಗುಡಿಲಂ 
ಹೊದಿಸಿ ಹಸಮಾಡುವ ಕಳನ ಕೆತ್ತುವ . ., ಕುಡಿಯರುಗಳೊಳ 
ಗೊಪ್ಪಮಂ ಪಡೆದುದು (ತಕ್ಕುಳೌ. 0-೨೪); ಬಿಸಿನೀರಿಂದೆ ಮೆಯ್ದೊಳೆದು 
ಪಕ್ಕೆಯೊಳೊಅಗಿಸಿ ವಸ್ತ್ರದಿಂ ಮುಚ್ಚಿ ಹೊದಿಸಿ (ಊಜಕ- ೦೦-೪೬); ಆನೆ 
ಗಳಿಗೆ ಬಟ್ಟೆಯನ್ನು ಹೊದಿಸಿರುತ್ತಾರೆ (ಶ್ರರಾಇ. 18. ೦೬) ; ಹಚ್ಚಡ 
ಹೊದಿಸಿದರೆ ಹುಚ್ಚು ಹೋದೀತೇ? (ಣರ). ೨. ಅದಿರ್ದ ತುಡುಗದ 
ಕಾಂತಿ ಸೂರ್ಯನ ಹೊದಿಸಿದುದು (ಕುಶ್ಮಾರ್ರೋ: 9೨-೬) ; ಸರಳು.ಗಗನವ 
ಹೊದಿಸಿದವು (ಕುಟ್ಮಳ: ೪-೬೨): ೫. ಆವೃತವಾಗು; ಮಂಸುಕಲ್ಪಡು ; 
ದಿಗುಜಾಲವಂಬಿನ ಹೊರಳಿಯಲಿ ಹೊದಿಸಿದುದೆನಲು ಕವಿದೆಚ್ಚನಾ ಪಾರ್ಥ 
(ಕಾಲ್ಮಾಳ: ೨0-30). ಓ. ಆವರಿಸಂವಂತೆ ಮಾಡು; ಕವಿಯಿಸು : 
ಹಿಳುಕ ಹೊದಿಸಿದನೆಖಲದೆಸೆಗಳ ನಿಲುಕಲರಿದೆನೆ (ಕುಪ್ಮಾಳ್ರೊ 9೬ 8) ; 
ಪಂಚಪಾಂಡವರೆಡಸಿದರು ಹೊದಿಸಿದರು ಕಣೆಯಲಿ ರವಿಸುತನ ರಥವ 
(ಕುನ್ಮಾಳ- ೦೩-೩೬). ೭. ಬಳಸು; ಸಂತ್ತ್ತಿವರಿ: ಆ ಕುಶದ್ವೀಪವದಣ್‌ಂ 
ತುದಿಗೆ ತಿರುಗಿಹುದಿಕ್ಷುವಕ್ಷುವ ಹೊದಿಸಿಹುದು ತಾ ಕ್ರೌಂಚದ್ವೀಪವದು 


ಪೊದೆವಡು 


(ಸಂರರ- ೦೦-6). ಹೊದುಸು : ೧. ಛತ್ರದ ಮನೆಯ ಹೊದುಸುವದಕ್ಕೆ 
“೬ (ಎಳ. 1/11, ಶಿವಮೊ. ೭೦-೬೨ ; 1421) ಹೊದೆಸು : ೧. ಕೋಮ 
ಲಾಂಗಿಯರಿಗೆ ರಾಯ ತೂ ಹೊದೆದಿದ್ದ ಕ್ಷಾಮವಸ್ತ್ರವ ಹೊದೆಸಿದನು 
(6ರತ- ೩೦-೦೧೪). ೨. ಹೃದಯ ಕಳವಳಿಸಿದವು ಕಂಗಳ ಹೊದೆಸಿದವು 
ನಯನಾುಬು (ಕೊರಣ. ೨-೨-೨೭). ಹೊದ್ದಿಸ್ಕು : ೧. ಜಿಜ್ವೆಯಾಹಾರವ 
ಜಂಗಮವನೂಡಿಸುವೆ [ತ್ವ]ಚದಾಹಾರವ ಜಂಗಮಕ್ಕೆ ಹೊದ್ದಿಸುವೆ 


(ಸನ- 939) ; ಮಂಚದ ಮೇಲೆ ಮಲಗಿಸಿ ಹೊದ್ದಿಸಿ ಬಾಗಿಲು 
ಹಾಕಿಕೊಂಡು ಬಾ (ಶೆಂಗಾಳ್ಮ- ೨೫೯)- [ಪೊದೆ Fo ಇವಾ ಇಸು] 
ಪೊದೆವಡು (ಕ್ರಿ). ಹೊದಿಸಲ್ಪಡಂ : ಪೊದೆವಟ್ಟ ಪಟ್ಟಾವಳಿಗಳಾನೆ 


ದೊವಲೆಸೆವ ಪುಲಿಸಮ್ಮವು (ತರು. ೦-೩೦). [ಪೊದೆ, ೪ ಪಡು] 
ಶೊದೆಸೀರೆ (ನಾ) - ವಸ್ತ್ರದ ಹೊದೆಯವ ಭಾಗ ; ಮೇಲುಸೆರಗು : 
ಅತಿವೆಃಗದೆ ಸಾರೆವಂದು ನೀರೇರುಹನೇತ್ರನಿರ್ದಿರವನೀಕ್ಷಿಸಿ ಗದ್ದದ 
ಕಂಠನಾಗಿ ಕಣ್ಣೀರೆತ £ ರೊಗೆ ದುಣ್ಮೆ ಕಣ್ಣಡೆಗಳಿಂ ಪೊದೆಸೀರೆಯಿನೊತ್ತು 
ತೊಂದು ಕುಂಸರಮನೆಯ್ದಿ ದಲ್‌ (ಮಹಾನೇ- ೦೬-8೩) - [ಪೊದೆ _. ಸೀರೈ) 
ಪೊದೆಸು " ಪೊದೆಯಿಸಂ ' ನೋ. 
ಪೊದ್ದ “ಪೊದೆ,' ಪರಾ. 
ಶೊದ್ದಿಗೆ "ಪೊರ್ದುಗೆ' ನೋ. 
ಪೊದ್ದಿಸು “ ಪೊರ್ದಿಸಂ ' ನೋ. 
ಪೊದ್ದು, "ಪೊರ್ದು' ನೋ. 
ಪೊದ್ದು, " ಪೊದೆ ' ಪರಾ. 
ಪೊನ್‌. ಪೊಂ, ಪೊನ್ನು. ಹೊಂ. ಹೊನ್‌, ಹೊನ್ನು, (ನಾ). 
೧. ಕಬ್ಬಿಣ, ತಾಮ್ರ, ಚಿನ್ನ ಮುಂತಾದ . ಖನಿಜ; ಲೋಹ: 
"ಕರ್ವೊನ್‌ ', * ಚೆಂಬೊನ್‌ ೨ ಪರಾ. ೨. ಬಂಗಾರ ; ಚಿನ್ನ ; 
ಸ್ವರ್ಣ : “ ಪೊನ್‌ ಸ್ವರ್ಣಂ” (ಕರ್ಕಾನಿ. ೨) ; ಪಿರಿಯ ಪೊನ್ನ ತಳಿಗೆಯು 
ಮುಚ್ಚಮಪ್ಪಡ್ಡ ವಣಿಗೆಯುಮನಿಟ್ಟು . . . ತಾನೆ ಬಡ್ಡಿಸಲ್‌ (ವಠ್ಮಾರಾ- 
೭6-0೨) ; ಇ[ದ] ಕಾದುಡಿದೋ(ಂ]ಗೆ ವಾರಣಾಸಿಯೆೊಳ್ಳಾಸಿರಕವಿಲೆಯ[೦] 
ಕೋಡುಂ ಕೊಳಗುಮಂ ಪೊನ್ನೊಳ್ಳಟ್ಟಿಸಿ ದಾನಂಗೊಟ್ಟ [ಫ]ಲಮಕ್ಕು 
(ಸಿಸಿಇ. ೫11, ೩9-0೪; 926) ; ಗಗನಗಜಕ್ಕಿಕೈಿದ ಪೊನ್ನ ಗಂಟೆಯೆರಡೆ 
ನಲುಮಂಬರಾಂಭೋನಿಧಿಯೊಳ್‌ ನೆಗೆದುರಿವೌರ್ವಾನಲದುರ್ಬೂಗಳೆನಲುಂ 
ನೆಗೆದುವಹಿಮಹಿಮಕರಬಿಂಬಂ (ಅಪು. ೬-3೨) : ಉದಕಂ . - . 
ಪೊನ್ನ ಬಣ್ಣದ ಮಣ್ಣೊಳ್‌ ಪರಲಾಗಿ ಕೆಂಪೆಸೆವ ಮಣ್ಣೊಳ್‌ 
ಕೈವೆಯಾಗೀರ೯೦ (ರೋಕೋತ. 3-6) ; ಪೊನ್ನ ನೇಗಿಲಲುತ್ತು ಗುಳ್ಳದ 
ಬೀಜವಂ ನೆಅ್‌ ಬಿತ್ತುವಂದದಿ - ಲಿಂಗಪರಾಜ್ಮುಖರನಾಗಳು 
ಭಜಿಸಿ ಭವಬಂಧನಕ್ಕೊಳಗಾಗದೆಂಶಿಹನು (ವಿಸಪು- ೬೦-೩೦); ಮಿಸುಪ 
ವಳೆದ ಪುತ್ತಳಿ ಪೊನ್ನ ಪೊದಕೆ ರಂಜಿಸಿತು ಚಾವಡಿಯ ಚೌರಸದೆಡೆಯೊಳು 
(ಬಲಾ: 0೭-೨೩). ೩. (ಹಿಂದೆ ಚಲಾವಣೆಯಲ್ಲಿದ್ದ) ಹತ್ತು 
ಹಣ ಬೆಲೆಯುಳ್ಳ ಒಂದು ಚಿನ್ನದ ನಾಣ್ಯ : ಗದ್ಮಾಣ : “ಪತ್ತುಂ 
ಪಣದಿಂ ಪೊನ್ನಕ್ಕು೦ ? (ಕೃತಹಾ- ೪-೨೩) : ಈ ಪೊನ್ನೆನ್ಹು ಕೊಡಗೆಗಾಗಿ 
ಅಳಿದೊನ್‌ . , . ಪಣ್ವವುಹಾಪತತಕವಕ್ಕು (ಎಳ. 111, ತಿರುವು: ೧೦೩-೬; 
ಕವಿವರರುಂ ಪೆಂಡವಾಸದೊಳ್ಳೆಂಡಿರ್ಕಳುಂ ವಿಮಾನಂಗಳ 
ಮುಂದಾಡುತ್ತಂ ದಮ್ಮಮುಮಂ ಪೊನ್ನುಮಂ ಕೇಳಿ ಮಾಡಿ ಮುಂದೆ 
ಸೂಸುತ್ತಮೊಯ್ಸ್ಯುದಂ » . ಇ ಕಂಡು (ವಠ್ಮಾರಾ- 6೪-3); ನಿತ್ಯದಾನಕ್ಕೆ 
ದೇವಸಬಳದ ಪದಿನೆಂಟುಕೋಟಿ ಪೊನ್ನುಮನಿತ್ತು (ಶಂಶಠಾ- ೨-೪೪ ರ)- 
೪. ಸಂಪತ್ತು ; ಐಶ್ವರ್ಯ ; ನಿಧಿ: ಅರಸರ ದುಣ್ಣಿಗೆವೆರಸಿಬ್ದ 
ಪೊನ್ನ ಕಯ್ದೆೇಲ್‌ಯಪ್ಪಂಗೊಪ್ಪಿಸಿಮೆನ್ಹೂ ತನ್ಮೂ (ಎಳ. 111. ನಂಣನ. 
8೩-೦೩; ತು. 900); ಸಿಡಿಲ್ಕೊಡೆದಮೊಲಟ್ಟಿ ಮುಟ್ಟಿ ಕಡಿದಿಕ್ಕಿದುದಾದೆಡರಂ 


ಕು. 750); 


ರ್ಶ ೨೬ 


468 


ಪೊನ್‌ 


ನಿರಂತರಂ ಕಡಿಕಡಿದಿತ್ತ ಪೊನ್ನ [ಕಾಕಾಂ. ನೈ) ಬುಧಮಾಗಧವಂದಿಜನಕ್ಕೆ 
ಕೊಟ್ಟ ಕೋ(ಡೆ]ಡಅದೆ ಬೇಡಿ[ಮೋ]ಡಿಮಿದು ಚಾಗದ ಬೀರದ ಮಾತು 
ಕರ್ಣನಾ (ಶಂಶಥಾ- ಅರಸನುಂ . . . ಪೂಜಿಸಿ ಬಂಡಾರದ 
ಪೊನ್ನೆಲ್ಲವುಂ ಮುಂದೆ ರಾಸಿಮಾಡುವುದುಂ (ರರ್ಮಾಶ್ಮ - &-೨೦೫); ನಿನ್ನ 
ನಿಃನಜ್‌ ಸಾಕು ಮಾಯೆಯ ಗನ್ನಗತಕವ ಗೆಲುವೆ ಕನಸಿನ ಪೊನ್ನ ಕಾಣದೆ 
ದುಃಖಪಡುವರೆ (ಕುಪ್ಮಾರ್ರೋ. ೭-೨6). ೫. ಹಣ: ಧನ; ದುಡ್ಡು: 
ಈತಂಗೆ ಪೊಜಗೆ ನಾಡಿಲ್ಲೊಳಗೆ ಭಂಡಾರಮಿಲ್ಲೀತಂಗೆ ಪೊನ್ನೆತ್ತಣಿಂ 
ಬರ್ಪುದಿದನಾರಯ್ವೆಂ (ರರ್ಮಾನ್ಮ - ೨-೧೦೬). ೬. (ಚಿನ್ನದ) ಒಡವೆ : 
ಆಭರಣ : ತೊಟ್ಟ ಪೊನ್‌, ಡಿಬ್‌ನೂದ ಮಿಡಿದು, ಮೀಲ್‌ ವಾಯ್ದು 
ಪೊನಲಿಟ್ಟು ಪರಿದು ಮುಲೆದನೌ (ಅಂತಿಗೊ. ೭-೦೦೦). ಪ. 
ಚಿನ್ನದ ಬಣ್ಣ ; ಹೊಂಬಣ್ಣ ; ಹಳದಿಬಣ್ಣ : ' ಪೊಂದಳಿರ್‌ ', 
6 ಪೊನ್ನೀರ್‌ >: ಪರಾ. ಪೊಂ : ವಿ. ಅರಸುಮಗಂ ಗಡ ಕಲಿ ಗಡ 
ಪಿರಿದೀವಂ ಗಡ ಬಲಿಕಿಕ್ಕ ಜೈನಂ ಗಡೆನಲ್ಲರಣಿಪತಿ ಕೀರ್ಕಿದೇವಂ ನಿರುತಂ 
ಪೊಂ ಕಮ್ಮಿತಾದುದೆನಿಸಿದನಿಳಿಯೊಳ್‌ (ಸಮಶ, ೦-೪೭). ೩. ಕೋಟಿ 
ಪೊ:ಗೆ ಘಂಟೆಯಲುಗುವ ಕಿಚುಕುಳಬೊಜಂಗರುಮಂ . . . ಮೋಡಿ 
(ಶಂಶರಾ. ೪-೮೭ ವ); ಬುಧರಿಗೆ ಸಕಲರಿಗೆ ಪೊಂಗಳನು ಭೂಷಣವಸ್ತ್ಯ 
ರತ್ನವನೊಲಿದು ದಾನವ ಮಾಡಿದನು ಮಮಕಾರಭೂಪಾಲ (ಶ್ರಶಠುಲೀ. 
೩-೦೨). ೪. ಪೊಂಗೆಅಗುವ ದೀಪವರ್ಶಿ ಮಣ್ಣೆ ಅಗುಗುಮೆ (ಸಮಶ. ೪-೨೩): 
ಪೊನ್ನು : ೩. ದಶಪಣದಿಂದಂ ಪೊನ್ನುಮೊಂದು ತಪ್ಪದು (ವೈವಹಾ. 
ಕಅಮಂಧ. 6-4೮). ೫. " ಪೊಂಬಡೆ ' ಪರಾ. ೭. *' ಪೊಂಗೇದಗೆ ?. 
" ಪೊಂಬುಲಿ ' ಪರಾ. ೮. ಶ್ರೇಷ್ಠವಾದುದು ; ಅತ್ಯುತ್ತಮ 
ವಾದುದು : " ಪೊಂಬಸಿಜಿಂ ' ಪರಾ. ಹೊಂ: ೨. " ಹೊಂಗಂಟೆ'. 
“ ಹೊಂಗಡಗ ” ಪರಾ. ೩. ಅಕ್ಕಸಾಲೆ ನಾಗೋಜಂ ಹೊಂಗೆ ವೀಸ 
೫ x x [ಲೆ]ಕೃದಿಂ ಕೊಟ್ಟ ಪವಣಾಯಮನಾ ಕೊತ್ತಳಿಗ [ಮಾಡಿಸಿದ 
ಬಸದಿ ದೇವಾಲ್ಮಕ್ಕೆ 1 8 ಧಾರಾಪೂರ್ವ್ವಕಂ ಮಾಡಿಕೊಟ್ಟ ದಂಣಾಯ 
ಹೊಂಗೆ ವೀಸ ಲೆಕ್ಕ... 


೧-೯೪); 


ಪಚ್ಚುಕುಡುವುದು (ಕೊಲ್ಲಾಕಾ. ೩೪-೦೩; 
1153) : ಪಿಂಗದಾಸ್ಥಾನದಲ್ಲಿ ಎುಸುನಿಯ ಹೊಂಗಳೊಡನೊಡ 
ನುಕ್ಕಿ ಹೊಜಿವಡಲಂಗಣದಲದ್ಳುತರಸಂ ಮಿಗೆ ಮುೂಡುತ್ತಿರೆ 
(ಬಸಪ್ಪ. ೨೩-೩೩); ನೋಟ ಸವಿಸುಖಕೆ ಕೋಟಿ ಹೊಂ ಬೆಲೆಯಲ್ಲ ಕೂಟಕೆ 


ನೋಟವನು ಸಾರೆ ವ್ಯಸನಕ್ಕೆ ಬೇಟವೆ ಮೊದಲು (ಸರ್ನಕ್ನ- ೧೮೧೦). 
೭. "ಹೊಂಗಾಜು', "ಹೊಂಗೇದಗೆ' ಪರಾ. ಹೊನ್‌: ೨."`ಹೇವು, 
ಸ್ವರ್ಣಂ . . . ಕರ್ಬುರಂ, ತಪನೀಯಂ-ಈ ೨೫ ಹೊನ" (ಪೊನ್‌)” 
(ಹಳಾಯು. ೨೯-೦೪): ಸಹಸ್ರಕವಿಲೆಯಂ ಕೋಡುವಂ ಕೊಳಗುವಂ [ಹೊನ್ನ] 
ಲುಂ ಬೆಳ್ಳಿಯ(೦)ಲು೦ ಕಟ್ಟಿಸಿ (Aa. 71೧1, ೬೮-೦೯; 1033); 
ಕವಡಿಕೆಯುಂ ಕಾಚುಂ ಸಲ್ಲುಮೆ ಹೊನ್ನವೊಲೆಲ್ಲಿಯಾದೊಡಂ (ಸಮತ: 
೩-೦೨); ಧರೆಯಲಾಯೆ ಹೊನ್ನ ಮೆಯ್ಯಾಂತಿರುತಿರ್ದುಂ ಲಜ್ಮೆಯಿಲ್ಲ ತನ 
ಗೆಂದು ಕರಂ ಸುರುಚಿರಧವಳಿಮದಿಂ ಸುರಗಿರಿಯಂ ಹಿಮನಗದ ಚೆಲ್ವ 
ನಗದೇಕಿಕ್ಕೂಂ (೧೦೪. ೧-೩೭)- ೩. ಕೊಠಾರದ ದಿವಾಕರದಂಡನಾಯಕರು 
ತಮ್ಮ ಕೈಯ ಹೊನ್ನೆ ಕೊಟ್ಟು (೩6-19. ೨೭೬-6೬: 1144): ೭. "ಹೊಂ 
ದಾವರೆ' ಪರಾ. ೮. (ಹೊನ್ನುಡಿ' ಪರಾ. ಹೊನ್ನ ; ೨. "ಗೈರಿರಂ 
ರರ್ಬುರಂ . . . ಸ್ವರ್ಣಮೆನೆ ಹೊನ್ನಿಂಗೆ ನಾಮಮಕ್ಕು” (ಮಂಗರಿಾ - ೩೦-೪); 
ಗಿರಿಯ ಮುತ್ತಿದ ಮಿಂಚುಬುಳುವಿನ ಹೊರಳಿಯಂತಿರೆ ಹೊನ್ನೆ ಬರಹದ 
ಸರಳು ಮೆಚಜಕಿದವು (ಕುನ್ಮಾದ್ರೋ- ೩-೨೬); ಹೊನ್ನಿನ ಹೊಳೆವ ಕಠಾರಿಯ 
ಮೊನೆಮೊಳೆ ಬೆನ್ನೊಳು ತಲೆದೋಟಾಸಲು (ಕೋಹಕ.- ೧೨ ೬); ಹೊನ್ನ 
ತಂಬಿಗೆ ಗಿಂಡಿ ಪನ್ನೀರ ಚಂಬಿನಲಿ ಪೂರ್ಣಜಲವ ಕೊಂಡು . . . ಕನ್ನಿಕೆ 
ಯರು ರಾಜಿಸುವರು (ಕಂಠಂ. 8-88). ೩. ಈ ಗೂಳಿಯ ಕೊಂದ ಪಾತಕಕ್ಕೆ 


ಷೊನ್‌ 


ಹದಿನೆಂಟು ಲಕ್ಷ ಹೊನ್ನಿನಲ್ಲಿ ಗೂಳಿಯ ಮಾಡಿ . . . ಕೊಟ್ಟಲ್ಲಿ ಈ 
ಪಾಪ ಹೋಹುದೇ (ಅವತಂ- ೦೫೬-೭೨೦); ಪೂರ್ವ್ವಾಯವ ಪೂರ್ವ್ವಾಯದಿಂ 
ಬಹಾಯ ಹೊಂನು ಸಹಿತವಾಗಿ . . . ತಾಮ್ರಶಾಸನಮಂ ಕೊಟ್ಟರು 
(ಮೈ60- 0೪90, ೦-೬೨; 13ರೆಯ ರತ ?); ತಾಳೆಜಂಘನು . . . ಹೊನ್ನ 
ನೊಂದನು ಭೂಮಿದೇವಿಯ ಕೆನ್ನೆಯಲಿ ತಾನಿಡದೆ ಭೂಸುರರುನ್ನತಿಯನೇ 
ಬಯಸುತಿಪ್ಪನನಿ (ಸಥತ: ೨೫-೩೬) ; ಆೆಲಕಟ್ಟಲೆಗೆ ಬರಸಿ ಕೊಟ್ಟಿಹ 
ಪ್ರಮಾಣ ರೇಖೆ ೧೫೫ ಹೊಂನಿಗೆ (ಎಳ. ೫11, ಶಿನನೊ. ೭೦-೨೬ ; 1451), 
೪. ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಎಂದು ನೆನೆನೆನೆದು 
(ನುಶಾರೇ. ೨- ೦೯-೩೦); ಹೊನ್ನುಳ್ಳ ಹೊಲೆಯರುತ್ತಮರು (ರಂದ: 
೦-೦೪೯-೪); ಮಣ್ಣು ಬಿಟ್ಟವ ದೈವ ಹೊನ್ನು ಬಿಟ್ಟವ ದೈವ (ಸರ್ವಜ್ಞ. 
೫. ಮನೆಯಲ್ಲಿ ಮಂದಿ ಬಹಳ ಹೊನ್ನಿನ ವೆಚ್ಚ ಘನವೆಂದು 
(5050. ೩-೦೪೪)- ೭. "ಹೊನ್ನೀರು' ಪರಾ. ೮. *ಹೊನ್ನುನಡೆ', 
“ಹೊನ್ನುನುಡಿ' ಪರಾ. ೯. ಪ್ರೀತಿಪಾತ್ರರಾದವರನ್ನು ಮುದ್ದಿನಿಂದ 
ಕರೆಯುವ ಮಾತು: ಫಲ್ಲಶರಾತ್ಮಸಂಭವನ ಕಣ್ಣೆ ಸೆಮುದು ಹೊಲ್ಲೆಹ 
ಮೃಗವೆನ್ನ ಹೊನ್ನೆ (ಶತ. ೦೯-೬). 'ಚಿನ್ನ್ಯ' ಪರಾ. 

ಪೊನ್ನ ಪೂ. ಹೊನ್ನ ಹೂವು - ಹೂವಿನ ಆಕಾರದಲ್ಲಿ ಚಿನ್ನದಿಂದ 
ಮಾಡುವ ಒಂದು ಬಗೆಯ ಕರ್ಣಾಭಶಣ : ಆ ಕಿವಿಗಳಲಿ ಪೊನ್ನಪೂ 
[ಶಾಾಂ. ಹೊನ್ನ ಹೂ]ಗಳನಾ ಕಮಳಲೋಚನೆಗೆ ಕೀಲಿಸಲು (ಸತ್ರ. ೪-೩೪); 
ಚೆನ್ನಾಗಿ ಲಾಲಿಸು ಚೆಲ್ವಡರಿದ ನಿನ್ನ ಕರ್ಣಾಂತರದಲಿ ಮೆಲಆ್‌ವ ಹೊನ್ನ 
ಹೂವಿಗೆ ಪರಿಮಳ ಬರೆ ಪೇಳುವೆ ಬನ್ನಣೆಗಾರ್ತಿ ಚಿತ್ರೈಸು (ಮೋಹಕ. 
೨೪-೨); ವಾಲೆ ಮೂಗುತಿ ಹೊನ್ನ ಹೂವು (2ರಾಕ್ಕ. 90-8)- "ಚಿನ್ನ ಪೂ 
ಪರಾ. ಪೊನ್ನ ಬೆಟ್ಟು ಇ ಚಿನ್ನದ ಪರ್ವತ; ಮೇರು : ಪೊನ್ನ ಬೆಟ್ಟು 
ಕೈಯಂ ಕಾಲಂ ತಳಿದಿರ್ದುದೆ:ಬಿನಂ ಕಣ್ಣೊಳಿಸಿದನಂತವರೆ ಪಕ್ಕದೊಳ್ಳ 


0೨೭೯): 


ಪಲಗಣ್ಣಂ (ಕಬ್ಮಿಳಾ. ೦೬೩) - ಪೊನ್ನ ಮಬ್‌, ಹೊನ್ನ ಮಳೆ ಎ ಚಿನ್ನದ 


ವಮಂಳೆ ; ಸುವರ್ಣವೃಷ್ಟಿ : ವಸುಮತಿವೆಸರನ್ವರ್ಥಂ ವಸುಧೆಗೆನಲ್ಯಆಕದು 
ಪೊನ್ನ ಮಲಕಿಯಂ ದಾನವ್ಮಸನಿ ದಶರಥನದೇಂ ಪೊಸಯಿಸಿದನೊ 
ಚೌಲೋಪನಯನಮಹಿಮೋತ್ಸವಮಂ (ಶಂ. ೩-೦೪೨) ; ದಾಸನಂತೆ 
ತವನಿಧಿಯ ಬೇಡುವನಲ್ಲ ಚೋಳನಂತೆ ಹೊನ್ನ ಮಳೆಯ ಕಲ್‌ಸೆಂಬವನಲ್ಲ 
(೪4ವ. ೭೬೦). ಪೊನ್ನ ಮೈಯವನು - ಹಿರಣ್ಯಗರ್ಭ; ಬ್ರಹ್ಮ :. 
ಪೊನ್ನ ಮೈಯವನು ನಮ್ಮಿಬ್ಬರಿಗೆ ಪೂರ್ವಾನುಕೂಲಗೈದಂ ಸೃಜಿಸಲು 
(ನನನೋ- ೨೯-೦೦). ಪೊನ್ನರ್ಧ ಇ ಗದ್ಮಾಣದ ಅರ್ಧಭಾಗ: 
“ಭರಣಂ ಇ ಪೊನ್ನರ್ಧಂ” (ಕಕ್ಕ- ೭೩). ಪೊನ್ನವಣ, ಹೊನ್ನವಣ - 
ಚಿನ್ನದ ಒಂದು ಬಗೆಯ ನಾಣ್ಮ: ಗಳಂತಿಗೆಯಲು ಪುಟ್ಟಿದಾಯ 
ದೊಳಗೆ ಲೊಕ್ಕಿಯು ನವಿಲುಮಾಗಿ ಪೊನ್ನವಣ ಚಿ(೦)ನ್ನೆ ಮನಾಯ್ದು ಕಳೆದು 
(49aa- IX-1: ೦೬೪-೨೪; 1098); ದೀವಿಗೆಗೆ ಗಾಣ ಒಂದು ಅಶೇಷನೇರ 
ಹೊನ್ನವಣ ಹೇಟ್‌ಂಗೆ ೧೦೦ ಎಲೆಯಂ ಬಿಟ್ಟರು (೪ಇ೮. ೪೩-೬೦-೦೬; 
11 ನೆಯ ಕತ). ಪೊನ್ನುಳ್ಳವಂ, ಹೊನ್ನುಳ್ಳವಂ ಇ ಧನಿಕ : ಪೊನ್ನುಳ್ಳವನೆ 
ಕುಲೀನಂ ಚೆನ್ನಂ ಕಲಿ ಸತ್ಮವಾದಿಯೆನಿಸುಗುಂ (ಕಾನ್ಮಾನ, 52); 
“ಧನವಾನ್‌, ಅಸ್ತಿಮಾನ್‌-ಈ ೨ ಹೊನ್ನುಳ್ಳವಂ” (ಹಳಾಯು. ೬೦-೨೦೪). 
ಹೊನ್ನ ಕನಸು - ಹೊಂಗನಸು ; ಸುಂದರವಾದ ಕಲ್ಪನೆ: ಗುರು 
ದೇವನ ಹೊನ್ನ ಕನಸನ್ನು ಹುಡಿಗುಟ್ಟಿ . - - ಮೆರೆಯುತ್ತಿರುವ ನೀನು 
ಪರಮಪಾತಕಿ (ತುಂಗಗ- ೪೨). ಹೊನ್ನುತಾ ಗುಬ್ಬಿಯಾಟ = ಕೈಯ 
ಬೆರಳುಗಳನ್ನು ಮಚ್ಚಿ, ಬಿಡುವ ಆಟ; ಯಾರಾದರೂ ಏನಾದರೂ 
ಕೊಟ್ಟರೆ ಅದನ್ನು ಆಂಗೈಯಲ್ಲಿ ಹಿಡಿದುಕೊಳ್ಳುವ ರೀತಿ ಕೈಬೆರಳು 
ಗಳನ್ನು ಚಲಿಸುವ ಆಟ; ಓ ತಾತಾ ಗುಬ್ಬಿ. ಹೊನ್ನ ತಾ ಗುಬ್ಬಿ, 
ರನ್ನ ತಾ ಗುಬ್ಬಿ. ತಾತಾ ಗುಬ್ಬಿ. ಚಿನ್ನ ತಾ ಗಂಬ್ಬಿ, ಹೊನ್ನ ತಾ 


೫೯೨೭ 


ಲಾ 


20 


46 


ಪೊನಲಿಡು 


ಗುಬ್ಬಿ, ತಾತಾ ಗುಬ್ಬಿ-ಎಂಬುದು ಮಗುವನ್ನು ಆಡಿಸುವಾಗೆ 
ಹೇಳುವ ಮಾತುಗಳು. ಗುಬ್ಬಚ್ಚಿಯು ಚಿನ್ನವನ್ನು ತಂದುಕೊಡ 
ಬೇಕೆಂಬುದನ್ನು ಶಿಳಿಸುವ ಆಟ ; ಕೈಸನ್ನೆಯಿಂದಾ ಮನುಕ್ತಿಬಾಲೆಯಂ- 
ಕೆಳಿತನಕೆ ಕರೆವಂತೆ ಹೊನ್ನ ತಾ ಗುಬ್ಬಿಯಾಟಂಗಳಾಡಿ (ಕೆಂಫು. 8-೩): 
ಹೊನ್ನ ದಾರ - ಚಿನ್ನದ ಒಡ್ಮಾಣ; ಕಂಂಚೀದಾಮ : ಹೊನ್ನ ದಾರೆ 
ಉತ್ತವಾ ವಿಸುನಿಯ ಗಂಟೆಸರಗಳಿಂದ ಮತ್ತೇಭಯಕಾನೆಯೊಪ್ಪದಳು 
(ಕುನಂ- ೯-೭೦). ಹೊನ್ನ ಹುಳು, ಹೊನ್ನೆಹುಳ - ಮಿಂಚುಹುಳು.; 
ಮಿಣುಕುಹುಳು : ಹೊನ್ನ ಹುಳು[ಕಾಕಾಂ. ೪)ವ ಕಂಡು ನರಿ ತನ್ನ 
ಬಾಲವ ಹುಣ್ಣ ಮಾಡಿಕೊಂಡರೆ ಹೋಲಬಹುದೆ (೨ನ. ೨೬೭) ; ಹೊನ್ನೆ 
ಹುಳಗಳು ಹಾರಾಡುತ್ತಿದ್ದಂತೆ ಕಾಣುವವು (ಮುಂಬಯಿ. ೬-೦೩೯) : ಗಿಡ 
ಗಂಟಿ ಮೈ ಮನಕೆ ಹೊನ್ನೆಹುಳಗಳ ಮಿಣುಳು ಚಲಿಸು೭ಹ ದೀಪಾವಳಿ 
(ಕಲಮು: ೪೦-೦೦) ; ಹೊನ್ನೆಹುಳ | ಹೊನ್ನೆಹುಳ | ಬೆಳಕೇಕೆ? ನಿನ್ನ 
ಬೆಳಕೇಕೆ? (ರಳ್ತರ್ದ' ೬೩)- 

[ದೇ.॥ ತಮಿ. ಮಲ. ಪೊನ್‌ ; ತುಳು, ಪೊನ್ನು; ಕೊಡ. ಪೊನ್ನ್‌; 
ತೆಲು, ಪೊನ್ನ, ಹೊನ್ನು, ಹೊಂ) 


ಪೊನಲ್‌, ಪೊನಲು, ಹೊನಲ್‌. ಹೊನಲಂ (ನಾ). ೧. (ನದಿಯ) 


ಪ್ರವಾಹ ; ನೀರೋಟ : ಪರಚಕ್ರಭೂಪರಟ್ಟಿದ ಕರಿಗಳ್ಳಿಡುತಪ್ಪ ಮದದ 
ಪೊನಲಿಂದೆತ್ತಂ . . . ಕೆಸಂಕ್ಕು೦ (4008. ೩-೦6೨) ; ಕಡಲ್‌ ಕಡಲಂ 
ಮುಟ್ಟಿ ತೆರಳ್ವ ನೆತ್ತರ ಪೊನಲ್‌ ಕಣ್ಣೊಂಡುದುಗ್ರಾ ಜಿಯೊಳ್‌ (ಕಂಕಣ. 
೨9-೪೦) ; ಎಸೆವುದು ವಳಿತ್ರಯಂಗಳಿನೆಸೆವಸಿಯಳ ತೆಳ್ವಸಿಲ್‌ . .. 
ತೆರೆಮಸಗಿದ ಲಾವಣ್ಮರಸದ ಪೊನಲೆಂಬಿನೆಗಂ (ಮುಲ್ಲ ಕ್ರ. ೩-೬೬) : ಪಜ್‌ದು, 
ಗುವ ಕರ್ಬುಗಳ ತನಿರಸದ ಪೊನಲಿಂದೆ ನೆಆ್‌ಯೆ ಬೆಳೆದುವು ವರದ 
ಕಳಮಾದಿ ನಯದಿಂದೆ (ಸಂಂರ-: ೮೧). ಪೊನಲು: ೧. ಪನ್ನೀರ 
ಪೊನಲೇ ಪ್ರವಾಹ ಸುದತಿಯರ ಇಡೆಗಣ್ಣ ಬೆಳಗು ಕುಡಿವಿಂಚು (ಸಳದ: 
೩-೬) ; ಅಲರ್ವುಡಿವೆರಸಿ ನಲವಿನಿಂದ ಪರಿವ ಪರಿಕಾಲ್ಗಳ ಪೊನಲಲ್ಲಿ 


ಕುಂಕುಮರಸದಿರವಿನಂತಿಹುದು. ನೋಳ್ಪರಿಗೆ (೪೫೫. ೨-33). 
ಹೊನಲ್‌ : ೧. “ ಹೂರಮೆಂದು ಹೊನಲ ” (೪44೫. ೭೦-೩೪೪) ; 
“ಹೂರಮೆನಲ್ಕದುವೆ ಹೆೊನಲೆನಿಕ್ಕುಂ” (1060. ೨೩೪). ಹೊನಲು: 


೧. ವೇದವನೋದಿದ ವಿಪ್ರರು ಹೊನಲ[೫೫.ರ]ಲ್ಲಿ ಹೋದ ಕೇಡ 
ನೋಡಿರೇ (42. 86೭೩) : ಉಣ್ಮುವ ಶಿವಾನಂದರಸದ ಹೊನಲೊಳ 
ಗದ್ದು ಈಸಾಡಿ (ಏಸ6. ೩-೦೧೪) ; ಎರಡು ಗೂಳಿಗಳಿಲ್ಲಿ ತಮ್ಮೊಳಗುರ 
ವಣಿಸಿ , - . ಕಾದುತ್ತಿರಲು ನೆತ್ತರ ಹೊನಲು ಪಲಿವ್ರತಿರೆ (ಏಸಫುು, ೩೨-೨೦); 
ಕಡುಹಿನ ಕಾಳಕೂಟದ ನದಿಗೆ ನಂಜಿನ ಹೊನಲು ಬೆರೆಸಿದರೆ ವಾಳೆಯವೆ 
(ಳುಟ್ಮಾಸ- ೦9-೩೦), ವಿ. ತೊರೆ ; ಹೆೊಳೆ; ಹೊನಲು ನೂರೀ ಭಾಳ 
ಕಡಲನುಬ್ರಿಸಲಿ (ಕೂಳುಳ. ೬೯೪) ; ಆ ದೊಡ್ಡ ಕಂಬದ ಮನೆಯ ಅನತಿ 
ದೂರದಿಂದ ಒಂದು ಹೊನಲು ನಸುನಗುತ್ತ ಸದಾ ಸರ್ವದಾ ಹರಿಯುಕ್ತಿ- 
ರುತ್ತದೆ (ಕಂಂಹು. ೨). 

ಪೊನಲಾಗು. ಹೊನಲಾಗು - ಪ್ರವಾಹದಂತೆ ಹರಿ; ಉಕ್ಕು ; 
ಪ್ರವಹಿಸು ; ಇಂದುವಬಿಂಬದಿಂದಮೃತಬಿಂದುಗಳೊಳ್ಳ ಪುವೆಂಬವೋಲ* 
ಮಹಾಕ್ರಂದನವೇಗದಿಂದೆ ಸುರಿವಶ್ರುಜಲಂ ಪೊನಲಾಗೆ (6ಕಕು. ೭-೩೪); 
ಆ ಭವನಪಂಕ್ತಿಗಳುರಿದು ಕರಗಿದವವನಿಯಲಿ ಹೊನಲಾಯ್ತ್ವು 
ಪುರಜನವೈದೆ ಬೆಅಗಾಗೆ (ಕುರ್ಮಾ. 4-66) ; ಇದಿರಾಂತ ಭಟರ ಗೋಣ್ಗಳ 
ನರಿಯಲು... ಹೊನಲಾಯ್ತು ರುಧಿರಂ ಪ್ರವಾಹದಂತೆ (ಕೈ ಏತಾ: ಆ) 

[ದೇ.॥ ತಮಿ, ಪುನಲ್‌ ; ಮಲ, ಪುನಲ್‌, ಪುಣಲ್‌ ; ಫುಳು, 
ಪ್ರಣಲ್‌ ಇ ತೇಲುವುದು ] 


ಪೊನಲಿಡು, ಹೆಣನಲಿಡು (ಕ್ರಿ). ೧. ಪ್ರವಾಹವಾಗು ; ಉಕ್ಕಿ ಹರಿ; 


ಪೊನಲು 'ಪೊನಲ್‌' ನೋ. 


ಪೊನಲು 


ಪ್ರವಹಿಸು : ತಾಮ್ರಧ್ವಜಂ . - . ತೆಗೆದಿಸಲ್‌ ಬಆಸಿಡಿಲ್ಲೊಡೆದು ಗಿರಿ 
ಜರಿವಂತಿರೆ ನಿರ್ಜರೇಂದ್ರನ ಸೂನು ಪೊನಲಿಡಲ*. ಬಿಸಿಯ ನೆತ್ತರ್ಜೊಂಪಿ 
ಸುತೆ ಮೈಮಂಣಕಿದು ಬಿದ್ದನು (ಕೈ ಬರಾ. ೨3-48) ; ತೊಟ್ಟಿ ಪೊನ್‌ ಡಿಜು್‌ 
ನಾದ ಮಿಡಿದು, ಮೇರ್ಲವಾಯ್ಡು ಪೊನಲಿಟ್ಟು ಪರಿದು . . . ವಾಲೆದನ್‌ 
(68ಗೊ. ೭-0೦೨). ಹೊನಲಿಡು : ೧. ಮಿದುಳ ಕೊಳ್ಳೆಸಜ ಹೊನಲಿ 
ಡುವ ರಕುತದ ಕಡಲೊಳಡಿಯಿಡಲು ಬಾರೆದೆಂಬಂತೆ ವಿಶ್ವಾಮಿತ್ರನು 
ಅಡವಿಯೊಳಗೆಯ್ದೆ ನಾನಾಭಯಂಕರವ ಸಾಲಿಡಲೂ (ಹತಕಾ. ೦೨-೩೪) ; 
ಬೆಳುನೊರೆ ವಂಸಗಿ ನಸುಬಿಸಿರಕುತ ಹೊನಲಿಡಲು . - . ಹೆಣನೆ ಮೆದೆ 
ಹೇರಂಳ ರಂಜಿಸಿತು (ಕುನ್ಮಾರ್ರೋ. ೦೦-೬) ; ಹೇಳಲೇನದನವಳು ಮೇಘದ 
ಜಾಳಿಯಲಿ ಮಳೆಗಆ್‌ದಳರುಣಜಲಾಳಿ ಹೊನಲಿಡಲಬ್ಬರಿಸುತಾಸುರವಿಕಾರ 
ದಲಿ (8ೂ6ರಾ. ೦-೦೦-೦೬). ವಿ. ವ್ಯಾಪಿಸು ; ಹೊವ . ಘನರವು 
ದ್ರದ ಘೋರವದನದ ಹೊನಲಿಡುವ ದಂಡೆಗಳ ಹೊಗರಿನ.. . . ಮನದ 
ಕಡುಹಿನ ದೂತರೆದ್ದುದು (ಅಂದಾ. ೪-೫೨) ( ಪೊನಲ್‌ 4 ಇಡ್ಮು) 


ಪೊನಲುವರಿ “ಪೊನಲ್ವರ್ಮಿ' ನೋ. 
ಪೊನಲೇಳ್‌, ಹೊನಲೇಳು (ಕ್ರಿ). ಪ್ರವಾಹ ಬರು.-ಉಕ್ಕು: ಚಟ್ಟಮಂ 
ಇಲ್ಲಿಯೆ ವಿರೋಧಿ ಬಿದ್ದ ಸವಂರಾಂಗಣದೊಳು ಶ್ರೀ ಗವುಣ್ಣಭೂಮಿ 
ಯಿಂದೊಆ್‌ದೊಟ?ದು ಕ್ಕು ಯಿಂದ ಪೊನಲೇಳ್ವುದು ಭೂತಪಿಶಾಚ 
ಕೋಟೆಯು ನೆಆ್‌ ತಣಿಯುಣ್ಣು (ಎಳ. 791, 8ಕ್ಕನಾ- ೯೮-೨೩ : 1169): 
ಹೊನಲೇಳು : ಅರುಣಜಲ ಹೊನಲೆದ್ದು .ಮಗ್ಗುಲಲುರವಣಿಸಲಾ 
ರಾಮ ..- ನೋಡಿದನೆನಗೆ ಕಡುಮುಳಿದು (ಕುನ್ಮಾಳ. ೯-೩೨) : 
ಅನಲಾಕ್ಷನಾಣೆ ನಾರದ ಕೇಳು ರೋಹಿತ ಹೊನಲೇಳೆ ಹೊಯ್ತೊ ಹೊಕ್ಕವನ 
(ರೋಹಶ- ೩೩-೨೦). [ಪೊನಲ್‌ + ಏಳ್‌, («ಎ ಏಟು) 
ಪೊನಲ್ಗೊಳ್‌ (ಕ್ರಿ). ಪ ವಾಹವಾಗು : ಮುಕ್ತಿಸಾರಂ ಪೊನಲ್ಗೊಂಡುದೋ 
ಶಿವಾಂಗರುಚಿ ನದಿಯಂಗವೆತ್ತುದೆನೆ ಸುರಗುಗೆ ಕಣ್ಣೆ 
ಮಂಗಳಮಾಗಿ ತೋರ್ದುದು (ಕಂದಿವಿ.೦೦ -೨೪). [ಪೊನಲ್‌ 4 ಕೆಳ) 
ಪೊನಲ್ನಾಡು (ನೂ). ನದಿಗಳಿರುವ ದೇಶ.-ಪ್ರಾಂತ : ಮಂಲೆನಾಡೆ, 
ಪೊನಲ್‌ನಾಡೆ, ಬಯಲ ಪೊನ"ನಾಡೇ, ಪಲಕಾಲವತಾನಗಲ್ವಿರ್ದೆನ* 
(9ಕ್ಕತ್ಕಾ- ೧೭-೩೩೩). [ಪೊನಲ* 4 ನಾಡು] 
ಪೊನಲ್ಪರಿ, ಪೊನಲುವರಿ, ಹೊನಲುವರಿ (ಕ್ರಿ). ೧. =ಪೊನಲಿಡಂ ೧; 
ಕೊರೆವೊಡೆ ಬೆಟ್ಟುಗಳ್‌ ಬಿರಿವುವುಣ್ಮವ ಲಾಳೆಯ ಲೋಳೆಗಳ್‌ 
ಪೊನಲ್ವರಿವುವು (ಕಂಕಳಾ. 9-000); ಅಂತು ತಾಮ್ರಮಯಗುಹ್ಮಕಪ್ರತಿ 
ರೂಪಂ ಕಿಚ್ಚಿಂಗೆ ತೋಲ್‌ದರಗು ಕರಗುವಂತೆ ಕರಗಿ ಪೊನಲ್ವರಿಯೆ 
(ಕಾಂಠಿತ್ರ: ೬೨೨೪ ರ) ; ನೆವಮಣಿಮರೀಚಿಮಂಜರಿ ಕವಿದು ಪೊನಲ್ವರಿದು 
ದೆಂಬಿನಂ . . . ಜಲಜಲಿಸಿ ಪರಿವ ಬರಿವೊನಲೆಸೆಗುಂ (ರರ್ರಕ್ರ. ೦೦-69). 
೨. ಹರಡು; ವ್ಯಾಪಿಸು; ಹೊಮ್ಮು : ಈ ನಾಟ್ಕರಸಂ ಸಮಸ್ತ 
ಸುರವೃಂದಾಧೀಶನಿಂದ೨ ಪೊನಲ್ವರಿದತ್ತೆಂಬಿನಮಾಡುವಲ್ಲಿ ಮಕುಟವ್ಯಾಲಗ್ನ 
ರತ್ನಪ್ರಭಾಪರಿವೇಷಂ ಲಲಿತೇಂದ್ರಚಾಪರಂಚಿಯಂ ಮಾಡಿತ್ತು ದಿಕ್ಕಕ್ರ 
ದೊಳ್‌ («0ಕ್ರ. ೭-೦೨೦). ಪೊನಲುವರಿ : ೧. ಆ ಮಾತಿಗೆ ಹರುಷಾಶ್ರು 
ವಿನಿಂದ ಪೊನಲುವರಿಯೆ ಪುಳಕಾ:ಬು ವನಿತೆ ಮಂಗಳಮಜ್ಜನವ ಮಾಡಿ 
ಸೀಗಾರಕನುವಾದಳು (ಕಂಠಂ: ೪-೬6). ಹೊನಲುವರಿ : ೧. ವಿನುತ 
ಸುಕವಿಯ ಸೂಕ್ತಿ ತಾಗಿದ ಮುನಿಗಳಂತಃಕರಣದಂತಿರೆ ಹೊನಲುವರಿದವು 
ಚಂದ್ರಕಾಂತದ ಸಾಲಶಿಲೆ ಕರೆಗಿ (ಕುತ್ಮಾರ್ರೋ- ೦೭-೦೬). [ವೊನಲ್‌ - ವರ್ಮಿ) 
ಪೊನಲ್ಜರ್ಕಿ (ನಾ). (ನೀರಿನ) ರಭಸವಾದ ಓಟ, - ಹರಿವು : ಪರಿವ 
ಪಠಿಕಾಲ ಪಫೊನಲ್ವರಿಯೆೊಳಿರ್ವವೊರೆದು ತಣ್ಣೆಟಲಿಕ್ಕಿಡ ಮಡಿವರ್ಗದ 
ದುಗುಲಂಗಳುಂ (ರರ್ಥಫು. 3-೬೬ 6). [ವೊನಲ*--ಪರ್ಮಿ] 


೫೯೨೮ 


ಪೊನ್ನಂಬು 


ಸ 


ಪೊನಲ್ವರಿಯಿಸು (ಕ್ರಿ). ಪ್ರವಾಹವನ್ನುಂಟುಮಾಡು ; ರಭಸವಾಗಿ 
ಹರಿಯುವಂತೆ ವಕಾಡು: ಕರಂ ವೊನಲ ಿರಿಯಿಪ ಬಂಬಲ್ಲರಿ ಬಲ್ಲರಿ 
ಕಾಲ್ಲರಿ ಸಾಲ್ಲರಿ ಸಲೆ ಸುರಿದು ಕಣ್‌ದುವಿರುಳು೨ ಪಗಲುಂ (ರಾಜಕ. 
6-003). [ಪೊನಲ್ವರ್ಮಿ 4+ - ಇಸ್ಕು? 

6 |ಪೊನೈವಿ (ನಾ). ಒಂದು ಸ್ಥಳದ ಹೆಸರು : ಪಶ್ಚಿವಾಯಾನ್ನಿಶಿ ಪೊನ್ಮೆಎ 

ತಾಟ್ತುವಾಯರಾ ಕೆಲ್‌ (ಎಳೆ. 3%, ಬಾಗರುಂ.೮೫-೬೩; 776)- [?] 

ಪೊನ್ಕೊಳ (ನು). ಒಂದು ಸ್ಥಳದ ಹೆಸರು: ಶ್ರೀಮಾರಸಿಂಘದೇವ 
ಪೃಥುವೀರಜ್ಯಜಕ್ಕಿ ಯ್ಯ್ಯಾಶಿರೆ ಪೊನ್ನೊಳದ ಎಮ್ಮೆ ತುಜುಗಳೊ XXX 
ಹಾಯ್ದ (ಮ್ಮೊಆರಿ- ೦೯೩೦» ೦೨-೨; ಸು. 961). [? .. ಕೊಳ್ಳ) 

10 | ಪೊನ್ನನ (ನಾ). ಚಿನ್ನದಂತೆ ಹೊಂಬಣ್ಣವಾಗಿರುವಿಕೆ; ಚಿನ್ನದಂತಿರಂವಿಕೆ: 
ಒಯ್ಯನೊಯ್ಯನೆಯೆ೨ ತುಂಬುದಿಂಗಳ ಕನರಬಿಂಬಕ್ಕೆ, ಪೊನ್‌ತನಂ ಬಾಡಿ, 
ಮೂಡಿದುದು ಬೆಳ್ಳಿಯ ತನಂ (ಶ್ರೀರಾಮಾ. ೪೮೦-೦೭೩)- [ಪೊನ್‌ + - ತನ] 

ಪೊನ್ನಂಗಲ್‌ (ನಾ. (೧): ಪೊನ್ನಂಗಲ್‌ . .. ಕಣ್ಣಂದೊಬಲಿ, 
ಕಣ್ಣ೦ಬುಳೆ (ಕಯ್ಗಾಮು. ೩೩ ಪ್ರಯೋ). [?] 

35 | ಪೊನ್ನಂಡೆ, ಹೊನ್ನಂಡೆ (ನಾ) . ಚಿನ್ನದ ಜೀರ್ಕೊಳವೆ ; ಬಂಗಾರದ 
ಪಿಚಕಾರಿ; ಮನ್ಮಥ ರತಿ ಪೊನ್ನಂಡೆಗಳ ತುಡುಕಿದರು (ಮೋಹತ. ೦೪-560) ; 
ತಮತಮಗೆ ಹಸ್ತಕಳವಟ್ಟ ಜಲಯಂತ್ರ ಪೊನ್ನಂಡೆಗಳ ಗಡಣದಿಂ ನೀರಾ 
ಟಕನುವಾದರು (ಕೆಂಪು-೩೭-೬೩): ಕರದೊಳ ಪೊನ್ನಂಡೆಯುಂ ಜೀರ್ಕೊಳವಿ 
ಯೆಸೆಯೆ . . . ಕಾಂತಾಳಿ ನೀರ್ವೊಕ್ಕುದಾಗಳ್‌ (mate , ೦೦-೭೦)- 
ಹೊನ್ನಂಡೆ : ಕೊಂಡು ಕುಂಕುಮವಾರಿಗಳ ಹೊನ್ನಂಡೆ ಜಲಜಂತ್ರ ಗಳಲಿ 
ಹೊಯ್ತಾ ಡಿದರುವೋಕುಳಿಯ (ತೊರರಾ- ೦-೦೬ ೩೩); ಕುಂಕುಮಜಲವ 
ಹೊನ್ನಂಡೆಗಳೊಳು ತುಂಬಿ ಮುಂಕೊಂಡು ಹೊಯ್ದಾಡಲು (ಕೋಹತ 
09-40); ಗುಂಡಿದುಳ್ಳಾಡಿ ಸರ್ವರು ಹೊಕ್ಕು ಕೂಡೆ ಹೊನ್ನಂಡೆ ಜೀರ್ಕೊ 
ಳವೆಯೊಳ್ಳೊಗೆದು ಸುಂಡಿಲೊಳ್ಳೂಸುವಾನೆಗಳಂತೆ ಚಲ್ಲಿದರ್ಮಂಡೆ ಮೈ 
ನನೆಯೆಲೆಲ್ಲರಿಗೆ (ರರಕ. ೪೦-೨೯). [ಪೊನ್‌ - ಅಂಡೆ,] 

ಪೊನ್ನಂದಣ "ಪೊನ್ನಂದಳ' ನೋ. 

ಪೊನ್ನಂದಳ, ಪೊನ್ನಂದಣ, ಹೊನ್ನಂದಣ (ನಾ). ಚಿನ್ನದ ಪಲ್ಲಕ್ಕಿ ; 
ಬಂಗಾರದ ಶಿಬಿಕೆ : ಅಗಣಿತವಿಲಾಸಿನಿಯರುಗ್ಗಡಿಸೆ ಪಾಯವಧಾರೆ 
ನುತ್ತಲಂದು ಪರವೆ ಪೊನ್ನಂದಳವನಡರೆ (ಂರಫು ೭-೩೨). ಪೊನ್ನಂದಣ : 
ಬಳಿಕ ಪೊನ್ನಂದಣದ ಮೇಲೆ ವೈವಾಹನುಂಗಳಮಹೋತ್ಸವಕೆ ವಿರಚಿಸಿದ 
ಮಂಟವದೆಡೆಗೆ ನಳಿನಪತ್ರಾಕ್ಷಿಯಂ ತಂದರೊಸಗೆಯೊಳು (ಸೈಲ: 
4೧-೦೩). ಹೊನ್ನಂದಣ : ಹಿಂದೆ ಮುಂದಿಕ್ಕೆಲದ ನಾರೀವೃಂದವೆಯ್ತರೆ 
ನಡುವೆ ತಾ ಹೊನ್ನಂದಣವನೇಟ್‌ದಳು ಸುರಕರಿಯೆಡೆಗೆ ಗಾಂಧಾರಿ (ತಂರಶ. 
೨೦-೦೪) । ಮಣಿಮಯದ ದಡ್ಡಿಗಳು ಹೊನ್ನಂದಣವ ಮುಶುಕಿದವು (ತೊಯ. 
0-0೬-0೩) ; ಸಂದಣಿಸಿದರಣ್ಣಗಳು ದಾದಿಯರು ಹೊನ್ನಂದಣದೆಡದ ಭಾಗ 
ದಲಿ (ಕೋಶಕ. ೨೪-೨೩). -[ಪೊನ್‌ 4. ಆಂದಳ] 

ಪೊನ್ನಂದುಗೆ (ನಾ). ಚಿನ್ನದ ಕಾಲುಕಡಗ : ಉಂಗುರ ಗೆಜ್ಜೆ ಪೊಸ್ನಂದುಗೆ 
ಪವಳಮಂ...ತಂದುಕೊಡುವರು (ಸಕ್ಕ. 09-08). [ಪೊನ್‌ 4 ಅಂದುಗೆ] 

ಪೊನ್ನಂಬರ * ಪನ್ನೆಂಬರ' ನೋ. 

ಪೊನ್ನಂಬು. ಹೊನ್ನಂಬು (ನಾ). ಚಿನ್ನದ ಬಾಣ : ಇತರ ಕುಮತಂಗ 
ಳೊಳುತ್ತನ್ನಮತಿ ಮನಂಗೆಯು ದು ಪೋಂ. ಹೊ)ನ್ನಂಬಂ ನೀರೊಳೆಚ್ಚಿ 
ಕಿಡಿಪಂತಕ್ಕು€ (ಸಶುಶ. ೩-೩3); ಸನ್ನುತ ಜಿನಧರ್ಮಂ ನೆಆ್‌ ತನ್ನಿಂದಂ 
ತಾನೆ ಬಂದೊಡಲ್ಲದೆ ಬಿಡುವಾತಂ ನೆಅ? ಪೋಲ್ಕುಂ ಜಗದೊಳ್‌ ಪೊನ್ನಂಬಂ 
ನೀರೊಳೆಚ್ಚು ಕಿಡಿಸುವ ಮರುಳಂ (ರರರ್ಷಿನ್ಮ. ೩-೨೬೦). ಹೊನ್ನಂಬು : 
ಅಜೌತವರ ಮುಂದೆ ತನ್ನಟ್‌ವನ್ನು ಮೆಲಕಿಯುವುದು ಅಟ್‌ಯದರ ಮುಂದೆ 
ಹೊನ್ನಂಬ ತೊಟ್‌ಯಲೆಚ್ಚಂತೆ (ಸರ್ವ, - ೧೪೯): [ಪೊನ್‌ 4 ಅಂಬ್ಯು) 


ಪೊನ್ನಕ್ಕ 


ಪೊನ್ನಕ್ಕ (ನಾ). ಒಬ್ಬಾಕೆಯ ಹೆಸರು: » ೫ ೫ ಸೆಟ್ಟಿಯ ಮಗ 
ಳ್ಹೊನ್ನಕ್ಕನ್‌ ೫ ೫ ೫ (ಎಳೆ. ೫0, ಗುರ್ಮ. ೪೪-೫; 966). 
[ಪೊನ್‌ ಅಕ್ಕ] 

ಪೊನ್ನಗಂಟಿ “ಪೊನ್ನಗನ್ನೆ' ನೋ. 

ಪೊನ್ನಗನ್ನೆ, ಪೊನ್ನಗಂಟಿ, ಹೊನಗನೆ, ಹೊನಗನ್ನೆ, ಹೊನಗೊನೆ, 
ಹೊನಗೊನ್ನೆ, ಹೊನ್ನಗನ್ನೆ. ಹೊನ್ನಗೊನ್ನೆ (ನಾ). ಒಂದು 
ಬಗೆಯ ತರಕಾರಿ ಗಿಡ ಮತ್ತು ಅದರ ಸೊಪ್ಪು : “ವಾಂಡುರ- 
ಕಾಡುದ್ದು, ಕರಿಯ ಹುರುಳಿ. ಪೊನ್ನಗನ್ನೆ ” (೬೩4೦. ೯೪) ; ವೆಸರೆಸೆವ 
ಪೊನ್ನ ಗನ್ನೆಯ ರಸಮಂ ಕೊಂಡಾಡ ಪೂಲೊಳುಲಅ? ಮಯುಗಿಸಿ ಹಿಂಗು 
ಸಮೇತಂ ಕುಡಿಯಿಸೆ ಕಿದ್ದೆಸೆ ದೆಸೆಗೆಟ್ಟೋಡಿ ಪೋಗದೇಂ ನಿಂದಪುದೇ 
(ಕೋಳೋಶ. €-04೩). ಪೊನ್ನಗಂಟಿ : ಸೊಪ್ಪುಗಳು: ಅಗಸೆ... 
ಪೊನ್ನಗುಟಿ, ಕೀರಕಸಾಲೆ (ತನ್ಕುಳು. ೨೩೭). ಹೊನಗನೆ : ಹೊನಗನೆ 
ಬಹಳ ತಂಪು (ರೂಂ). ಹೊನಗನ್ನೆ : ಯಷ್ಟಮಧುಕ, ಹೊನಗನ್ನೆಯ 
ಬೇರು ಇವಿಷ್ಟನೂ ಪ್ರತ್ಯೇಕ ಒಂದು ವರಹ ತೂಕವ ಸಣ್ಣನಾಗಿ ಕತ್ತರಿಸಿ 
(ರೈರ್ಯಸಾ- 11. 88)- : ಹೊನಗೊನೆ: “ಬ್ರಾಹ್ಮೀ, ಮತ್ತ್ಯಾಕ್ಷೀ, 
ವಯಸ್ಸ, ಸೋಮವಲ್ಲರೀ -- ೪ ಹೊನಗೊನೇಸೊಪ್ಪು ” (ಸಿರ್ಕಾಂತಿ. 
099) ; ಹಳೆಅಕ್ಕಿಅನ್ನ, ಹೊನಗೊನೆಸೊಪ್ಪು . . . ಚಿಲಿಕೀರೆಸೊಪ್ಪು 
ಇವುಗಳಿಲ್ಲವೂ ಜ್ವರದವರಿಗೆ ಪಧ್ಯದ್ರವ್ಮಗಳು (ಸಳನ್ನಿ. ೧೦೨). ಹೊನ 
ಗೊನ್ನೆ : “ಬ್ರಾಹ್ಮೀ, ಮತ್ಸ್ಯ್ಯುಕ್ಷೀ, ವಯಸ್ಥಾ, ಸೋಮವಲ್ಲರೀ -_. 
ಈ ೪ ಹೊನಗೊನ್ನೆ ” (ನಾಗ: ೦೦೦) ; ಹೊನಗೊನ್ನೆ ಸಂಗಡ ಆವರಿಕೆ 
ಮುಗುಳಂ ಹಾಲಲ್ಲಿ ಅರೆದು ಕುಡಿಯೆ ಹೊಟ್ಟೆಉರಿ ಸಹ ಗುಣ (ಏವೈಏಿ. 6) - 
ಹೊನ್ನಗನ್ನೆ : “ ಮತ್ಸ್ಯಾಕ್ಷಕಃ - ಹೊನ್ನಗನ್ನೆ” (೬೩೦. 009) ; 
ಹೊನ್ನಗನ್ನೆಯ ರಸಮಂ ಕೊಂಡು ಆಡಿನ ಪಾಲೊಳಗೆ ಕೂಡಿ. . . ಕುಡಿ 
ಯಲ್‌ ಕಿದ್ದೆಸೆಯ ಬೇನೆ ಮಾಣ್ರುದು (ಊೋಕೋಶ. ೪-೦೩೩ ದೀಳೆ) : 
ತೊಟ್ಟಿ ಮುಸ್ತೆಯನುಜಕೆ ಚೂರ್ಣಿಪುದುಲಿಗ ಹೊನ್ನಗನ್ನೆ ಸಮೇತಂ 
(ಇರದ. 3-೪9) - ಹೊನ್ನಗೊನ್ನೆ : “ ವಸುಕುಂಶಿಯೆನೆ ಹೊನ್ನಗೊನ್ನೆ ” 
(ಮಂಗರಾ. ೪೦-೩೩) - 
[ದೇ. ॥ ತಮಿ, ಪೊನ್ನಾಬ್ಕಣ್ಣಿ. ಪೊಸ್ನಾಜಾಣಿ; ತುಳು. ಪೊನ್ನಂ 
ಕಣ್ಣಿ, ಪೊನ್ನಾಂಗಾಣಿ, ಹೊಣ್ಣಂಗಣಿ ; ತೆಲು. ಪೊನ್ನಗಂಟಿಕೂರ ] 
ಪೊನ್ನಬ್ಬೆ (ನಂ). ಒಬ್ಬಾಕೆಯ ಹೆಸರು; ಕೋಸಿಗರಾ ಕೋಟೆಯಮ್ಮ 
ಗೋಸಾಸಿಯ ಪೆಣ್ನತಿ ಪೊನ್ನಬ್ಬೆ (ನಂ. ೦೯೯, ೭೯-೨; 964) ; ತಾಗೆ 
ರತ್ತಿಯ ಮಹಾಜನಕ್ಕೆ ಪೊನ್ನಬ್ಬೆ ಪೊನ್ನ ಕೊಟ್ಟು ಸಾಲೆ ನೀಡೆನ್ಹು ಮುತ್ತಲಂ 
ಕೊಣ್ಣು (ಎಳ. 711, ಶಿಕಾ0- ೩೦-೬೩ 978). (ಪೊನ್‌ 4 ಅಬ್ಬೆ] 

ಪೊನ್ನಯ್ಯ, ಹೊನ್ನಯ್ಯ (ನಾ). ಒಬ್ಬಾತನ ಹೆಸರಂ : ಪೊನ್ನಸೆದೇವನ 
ಮಗ ಪೊನ್ನಯ್ಯ (ಎಕ. ೩11. ಪಾವುಗ: 69-೧ ; ಸು. 926). ಹೊನ್ನಯ್ಯ : 
ಗೊರವರ ಹೊನ್ನಯ್ಯಂ ತುಜುವಂ ವಿನ್ನಿಕ್ಕಿ ಪಲರಂ ಕೊನ್ನು ತಳುಶ್ತಿಜ*ದು 
ದೇವಲೋಕಕ್ಕೆ ಸನ್ನೊಂ (ಏಳ. 7111, ಸೊರಲ. ೩೪-೦೦ ; 1082) - 

(ಪೊನ್‌ 4 ಅಯ್ಯ, ] 

ಪೊನ್ನಲರ್‌ (ನಾ). ಬಂಗಾರದ ಹೂವು: ಮಾಣಿಕದ ಸೊಡರ್ಗಳಿಂ ನೇರಾ 
ಣಿಯ ಪೊನ್ನಲಗ್ಗಳಿಂ ಗೀರ್ವಾಣಾರ್ಚಿ ತನಂ ನರೇಂದ್ರ ವಧುವರ್ಚಿಸಿದಳ್‌ 
(ಮುಲ್ಲಪು: 9-೩6) - [ ಪೊನ್‌ ಎ ಅಲರ, ] 

ಪೊನ್ನವಾರಗಾವುಂಡ (ನಾ). ಒಬ್ಬಾತನ ಹೆಸರು; ಮೊಳಿಯನೂರ 
ದೇವಯ್ಕನುಂ ಪಪಯ್ಯನುಂ ಕಳ್ಳೆಬುಣುಸೆಯ ಪೊನ್ನವಾರಗಾವುಣ್ಣನುಂ 
. . - ಧರ್ಮರಾಸಿಭಟಾರರ ಕಾಲಂ ಕರ್ಚ್ಚ ಕೊಟ್ಟ ಸ್ಥಿತಿ ಯಾವುದೆನ್ಹೊಡೆ 
(ಎಳ. 21. ಕಶ್ರರು- ೬೬-3೨೦; 957) 

( ಪೊನ್ನವಾರ್ಧ 4 ಗಾವುಂಡ (ಆ ಗಾಮುಂಡ ) ] 


ರ೯೨೯ ಪೊನ್ನೀರ್‌ 


ಪೊನ್ನವೂರ್‌ (ನಾ). ಒಂದು ಸ್ಥಳದ ಹೆಸರು : ಜಿಡೂರಾಳ್ನೆಟ್ಟತ್ತಣಿ 
ನಾಲಟ್ಲಾವುಣ್ಣವಮು" ೫x ೫x ೫ ಕಲಿಎಟ್ಟ ನೆೊಳಿ ವಿರೋಧವಾಗಿ ನಾಡಿನ್ಮಂ 
ಗಂಗವಾಡಿಗೆ ಪಳ್ಳಿವೆನಿಪ್ಪೊನ್ನವೂರಳೊಳಿರೆ (ಎಳು. 7181, ಸೊರೆಲಿ. 664: 
911). [ ಆ ಪೊನ್‌ + ಊರ್‌) 

5 | ಪೊನ್ನಳಜು (ನಾ). ಒಬ್ಬಾತನ ಹೆಸರು : ಕಂಚುಗರ ಗುಜಯ್ಯಂಗೆ ಪೊನ್ನ 
ಳಜು ಒರ್ಮ್ಮ್ಮ[ತ್ತ)ಲಂ ಕೊಟ್ಟಿ (ಎಳ. ೪111, ಸೊರದಿ- ೪೦೩-೧೯; 
986). [21 

ಪೊನ್ನಳೂರ್‌ (ನಾ). ಒಂದಂ ಸ್ಥಳದ ಹೆಸರು: ಪೊನ್ನಳೂರ್‌ ಬೋಯಸ್ಕ 
» « - ಸರ್ವ್ವಶರ್ಮ್ಮ್ಮಣ (ಇ6. ೪22, ೧೮೮-೪೨; 668). {? + ಊರ್‌] 

ಪೊನ್ನಳ್ಳಿ (ನಾ). ಒಂದಂ ಸ್ಥಳದ ಹೆಸರು ; ಪೊನ್ನಳ್ಳಿ ನಾಮಗ್ರಾಮಃ 
(ಎಕ. 1೪, ನಾಗಮುಂ. 68-೬೦ ; 770): (ಪೊನ್‌ ೬ ಎಪಳ್ಳಿ,] 

ಪೊನ್ನಾಣ್ಮ (ನಾ). ಸಂಪತ್ತಿನ ಒಡೆಯ ; ಕುಬೇರ : “ಧನಪತಿಯೊಳೆ 
ಪೊನ್ನೂಣ್ಮಂ” (ಕ೩೯ಎ- ೯೦). [ಪೊನ್‌ 4 ಆಣ್ಮಾ («ಎ ಆಳ್ಮ)] 
ಪೊನ್ನಾಯ (ನಾ). ಒಂದು ಬಗೆಯ ತೆರಿಗೆ ; ವೇಳಾಪುರದ ಬೀಡು 

35] ಚತುಶ್ಮೀಮೆ' ಸುಂಕ ಪೊಂನಾಯ ಸಹಿತ ದೇವಳಿಗೆನಾಡೆಮೆ ಸಂದಿ 
ಹಂನೆರಡು (ಎಳೆ. ಇ. ರೇರೂಕು. 86-6೨ ; 1117). “ಪನ್ನಾಯ' ಪರಾ, 

[ಪೊನ್‌ 4 ಆಯ್ದ] 
ಪೊನ್ನಾಯುಗ, ಹೊನ್ನಾಯುಗ (ನಾ). (ಕತ್ತಿಯ) ಚಿನ್ನದ ಹಿಡಿಕೆ: 
ರಂಜಿಸಿದುದು ಪೊನ್ನಾಯುುಗದ ಪೊನ್ನ ಬಜ್ಮರಿ ಕಟಿಯೊಳ (ಅನಂತ. ೬-೩೦). 

30) ಹೊನ್ನಾಯುಗ : ಹೊನ್ನಾಯುಗದ ಖಡುಗದ ಗಜಲು 
ಮೂದಲೆಗಳ ಮಹಾಧ್ವನಿ ಬಗಿದುದೈ ತಾವರೆಯ ತನಯನ ಕರ್ಣಕೋಟರ ವ 
(ಕುವ್ಮಾರೀ, ೨-೪) : ಹೊನ್ನಾಯುಗದ ಖಡುಗವನಕ್ಷಯದ ಮೂಡಿಗೆಯ 
ದಕ್ಷಿಣದ ಹೆಗಲಿಗೇಣಸಿ . . . ಹೊಜವಂಟನು ರಘುಪ್ರಭವ (ತೊರರಾ- 
೩೬೨ಎ). (ಪೊನ್‌ 4 ಆಯೂುಗ (.ಆಆಯಗ)] 

25 | ಪೊನ್ನಾಯೋಗ (ನಾ). ಚಿನ್ನದಿಂದ ಮಾಡಿದ ಅಲಂಕಾರವಸ್ತು, 
ಆಭರಣ : ನಡೆಯೆ ತುರಗು ಪೊನ್ನೂಯೋಗಂಗಳಿಂದಮರ್ದಟತ್ತಿಯಿಂ 
(ಶಂಶರಾ. ೯-೦೦೨). [ಪೊನ್‌ -- ಆಯೋಗ] 

ಪೊನ್ನಾಳ್‌ (ನಾ). ಶ್ರೇಷ್ಠನಾದ ಯೋಧ, ಸೈನಿಕ: ಪೋದವರಾ 
ಪೊನ್ನಾಳ್ಗಳ್‌ ಬಾರದೆ ಬಗೆ ಬೆದರುತಿಹುದು (ಶಾರಸಿ- 0-೦೩) - 

30 [ಪೊನ್‌ 1. ಆಳ್‌) 
ಪೊನ್ನಿಗ, ಹೊನ್ನಿಗ (ನಾ). ೧. ಒಬ್ಬಾತನ ಹೆಸರು : ಬದಿರೂರಲು 

ಬೂತಂಗನಂ ತುಮೈವಾಡಿಯ ಗಡ್ಡಯ್ಯುನ ಮಗಂ ಪೊನ್ನಿಗಂ ಕಾದಿ ಸತ್ತು 
ಸ್ವರ್ಗ್ಗದಲಿಟ್ಲ್ಟಿಂ (ಎಕ. ೩11, ಠುರ್ಮಗಿ. ೨೬-೨೨: ಸು. 960). ವಿ. (ಕನ್ನಡ 
ದಲ್ಲಿ ಪ್ರಸಿದ್ಧನಾದ ಪೊನ್ನನೆಂಬ) ಒಬ್ಬ ಕವಿಯ ಹೆಸರು: 

35 ಪೊನ್ನಿಗ[ನಿಂ] ಮಲ್ಲಪನುಂ ಪೊನ್ನನುಮರ್ಶಿಯೆ ಪುರಾಣಚೂಡಾಮಣಿಯಂ 
| ಮುನ್ನಂ ಪೇಲ್‌ಸಿದಂತೆ , , . ಪೇಟಿಿಸಿದಳ್‌ (98ತ್ರ. ೦-೬೬). "ಅರಿಗ' 
ಹೋ. ಹೊನ್ನಿಗ : ೧. ಹೊನ್ನಿಗ ಪಸುಗವೊನ್ನವೆಣ್ಣಿ ತಮ್ಮ ಚವನಮ 
ಊರಬಾವನ ಸತ್ತ (ಎಳ: ೫ (6). ದಾಗೇಶ. ೪-೨ ; 20ನೆಯ ಶಕ). 

(ಪೊನ್‌ + - ಇಗ) 

40| ಪೊನ್ನಿಡಿಕಿ (ನಂ): ಒಂದು ಸ್ಥಳದ ಹೆಸರು; p ಈಗಿನ ತುಮಕೂರು 
ಜಿಲ್ಲೆಯ ಹೊನ್ನುಡಿಕೆ: ೫ ೫ ೫ ದ ವೊನ್ನಿಡಿಕಿಯೊಳ್‌ ತನ್ನ 
ಅರ್ತ್ರ್ವದಟ್‌ವಿನೊಳ್‌ ಕಾದಿ ನಾಲ್ವರ ಕೊನ್ನು ಸತ್ತನ್‌ (ಎಳ, ೫1, ರುದ್ಮಗಿ- 
೪೦೨೩ ; ಸು. 950). [21 

ಪೊನ್ನೀರ್‌, ಹೊನ್ನೀರು (ನಾ). ೧. ಹೊಂಬಣ್ಣದ ಕಾಂತಿ : ಒಯ್ಯನೆ 

46 ಸುತ್ತಂ ಸೂಸಿದೀಶಾನನ ಜಡೆಗಳವೊಲ್‌ ಕಾಯ್ದ ಪೊನ್ನೀರ್ಗವಲ್ಲೆಂಪಿನ 

ಪೆಂಪಂ ಸಿಂಪಿಸುತ್ತಿರ್ದಹಿಮರುಚಿಗಳಂ ತಿಗ್ಮರುಜಸ್ಮಾಲಿಬಿಂಬ೦ (ಕಾರಣ 


೩0 


ಪೊನ್ನು 


೩೬). ಹೊನ್ನೀರು; ೨. ಹೊಂಬಣ್ಣದ ನೀರು: ಉದಯೋನ್ಮುಖ 
ಸೂರ್ಯನ ರಶ್ಮಿ ವಿಕಸನಪುಷ್ಪದ ಮೇಲೆ ಹೊನ್ನೀರನೆರಚಿತ್ತು (8ೀಠಠ- ೨೪); 
ಹೊಂಗದಿರ ಜೀರ್ಕೊಳವಿಯಿಂ ಸಂಜೆ ಜರ್ರೆಂದು ರಂಗೆರಚೆ . . . ಕನ್ನೆಳಲ 
ಪಸಲೆಯಲಿ ಹೊನ್ನೀರ ಮಳೆ ಹೊಯ್ಯಲು (8ಕ್ತ್ರಾಂಗೆ. ೨೦-೩೪೦), 
[ಪೊನ್‌ .- ನೀರ್‌] 
ತೊನ್ನು *ಪೊನ್‌' ನೋ. 
ಪೊನ್ನುಗ (ನಾ). ಚಿನ್ನದಲ್ಲಿ ವ್ಯವಹರಿಸುವವನು; ಅಕ್ಕಸಾಲಿಗ : 


ಮಣ್ಣುಗಂ, ಪೊನ್ನುಗಂ (ಕಠ್ಶಾಕು. ೪೨೪ ಶ್ರಯೋ). [ವೊನ್‌ 4 - ಉಗ) 
ಪೊನ್ನುಡೆ (ನಾ). ಜರತಾರಿ ವಸ್ತ್ರ; ಚಿನ್ನದ ಬಣ್ಣದ ದುಕೂಲ : 


ಪೀತಾಂಬರ : ತನ್ನ ಮನೆಯ ಮದುವೆಯೊಳು ಮಂಗಲದೊಳು ತನ್ನ 
ಬಾಂಧವರೆಲ್ಲರನು. ಅನ್ನಪಾನಂಗಳಿಂದಾದರಿಪುದು ಮತ್ತೆ ವೊನ್ನುಡೆಯಿತ್ತು 
ಪೂಜುವುದು (೫೩೦. ೪.೩6) ; ಪೊನ್ನುಡೆಯಿರೆ ತೊವಲಂ ಕೊಳೆಯವನೆನ್ನಂ 
ತಾನಕ್ಕೆ ಪಶುಪನೆಂದೇ ಬಗೆವರ*" (810- ೦-೩೦). [ಪೊನ್‌ ೬ ಉಡೆ,] 

ಪೊನ್ನುಯ್ಕಲ್‌, ಹೊನ್ನುಯ್ಯಲ್‌ (ನಾ). ಚಿನ್ನದ ತೂಗುವಣಿ,. 
ಜೋಕಾಲಿ: ಚೂತಮಹೀಜದ ಕೆಟಗಣ ಪೊನ್ನುಯ್ಕಲನೇಜ* . . . 
ತರಳಾಕ್ಷಿಯಾಡುತುಮಿರ್ಪಿನಂ (ರಠರ್ತಿಮ್ಮ - ೩-೨೭). ಹೊನ್ನುಯ್ಯಲ್‌ : 
ಕಾಂಚನಮಾಲೆ.. . . ಕೆಳದಿಯರ ಮೇಳದಲಿ ಹೊನ್ನುಯ್ಕೆಲಾಡುತ ಲೀಲೆ 
ಯಿಂದಿರೆ (ಸಾಳ್ಮಳಾ- ೨೪-೦)- [ಪೊನ್‌ 4 ಉಯ್ಮಲ್‌) 

ಪೊನ್ನೆ, ಹೊನ್ನೆ (ನಾ). ಒಂದು ಬಗೆಯ ಮರ; ಪುನ್ನಾಗ: ಚಿನ್ನೆ ಫೊನ್ನೆ 
ಯರಲಂ ಕೊಯ್ದಳ್‌ (60ಫ. ೦೦-೯೯. ಅ೩ಶದ್ದ) ; ವೊನ್ನೆಯ ಮುಗುಳಿ 
ಕ್ಕಾವಳಿ ತನ್ನ ಕೊರಲ್ಲೆಸೆಯೆ.. . . ಕಣ್ಣೆಸೆದಿರ್ದಳ* (ಕಾಂತಿಫು- 6-0೭) ; 
ಕದಂಬಮಹೀಜದೊಂದು ಶೋಭಾಗುಣಮೊಂದೆ ಪೂತೆಸವ ಪೊನ್ನೆಗೆ 
ಕರ್ಮೂಗಿಲೆೊಡ್ಡು ಬೆಳ್ಳುಗಿಲ್ಲಾಗಿರೆ ಪೋದುದಿಂತು ಜಳದಾಗಮಮಾದುದು 


೫೯೩೦ 


ಪೊಪ್ಪಳ್ಳಿ, 


೪-060): ೨. ಚಿನ್ನದ ಗೆರೆ: ಧರಣೀರಕ್ಷಣಮಂತ್ರಾಕ್ಷರಮಂ ವಿದ್ವಿಷ್ಟಸೈನ್ಮ 
ಮಾರಣಮಂತ್ರಾಕ್ಷರಮಂ ಪೊನ್ನೊರೆಯಿಂದಂ ಬರೆದಂತಾ ನೃಪನ ತೋಳ 
ಬಾಳ್ಕೊಗರೆಸೆಗುಂ (ಕುಣಕ್ಸ.. ೩-0೫); ಪೊನ್ನ ಬೆಟ್ಟವ ಬಳಸಿದೆಂ ಸಜ್ಜನ 
ರ್ಗೊಂದು ಪೊನ್ನೊರೆಯನಿತ್ತುದಿಲ್ಲ (ರಾಠ80- ೬-೩೩). [ಪೊನ್‌ -- ಒರೆ] 


8 |ಪೊನ್ನೊರೆ, 'ಪೊನ್ನೊೋಟ್‌' ನೋ. 


ಶಾರದಾಗಮಂ (೯. ೪-೪0). ಹೊನ್ನೆ : “ಪೀತಸಾಲ)ರಃ, ಆಸನಃ-|. 


ಈ ೨ ಹೊನ್ನೆ” (ತಲಪ. 44-9೬) ; ಹೊನ್ನೆ ಕುಟಜಂ ಕಬ್ಬನ್ನಿ ಸೀವನ್ನಿ 
ತುಂಬುರುಹಂ ತಾಳಂ (ಉಾವೃಸಾ. ೦೦೪೦ ಕೂರ್ರಳ) ; ಉಜ್‌ ಬೀತುವು 
ಸುರಗಿ ಹೊನ್ನೆ ಮಲ್ಲಿಗೆ ವನದೊಳ್‌ (ಗಂ: ೪-೩). 
[ದೇ,॥ ತಮಿ. ಪನ್ನೈ. ಪಿನ್ನೈ : ಮಲ. ಪುನ್ನ ; ತುಳು. ಪೊನ್ನೆ, 

ಹೊನ್ನೆ; ತೆಲು. ಪೊನ್ನ] 

ಪೊನ್ನೆಆ್‌ಯ (ನಾ). ಇಪೊನ್ನಾಣ್ಮ : “ಪೊನ್ನೆಅಕಿಯ ತಿಸುಳಿಗೆಳೆಯಂ 
ಕಿನ್ನರಪತಿ” (ಕವ. ೦). [ಪೊನ್‌ + ಎಜಕಿಯ] 

ಪೊನ್ನೇಜಿರಸ (ನಾ). ಒಬ್ಬಾತನ ಹೆಸರು: ಸಿಜ್ಜಪೋತರಸರು ಪೊನ್ನೇ 
ಅರಸರು ಧರ್ಮ್ಮ್ಮಮಹಾದೇವಿಯರುಡಿತಿಟ್ದ ಪೊನ್ನೇಜ ದೊಡ್ಡರೆನ್ದು 
ಕಡಗವಿಟ್ಟರ್‌ (೫ 32-1, ೦೭-೦೨ ; 900)- [? + ಅರಸ್ಕ) 

ಪೊನ್ನೈರಣೆ (ನಾ). (ಸೌಭಾಗ್ಯಸೂಚಕವಾಗಿ) ಮದಂವೆಯಲ್ಲಿ ಚಿತ್ರ 
ಬರೆದಿಡುವ ಚಿನ್ನದ ಕೊಡ : ಮದನನ ರತಿಯ ಮದುವೆಯೊಳ್‌ ಸಿರಿ 
ಸಂವಂದದಿಂ ಪೊನ್ನೈರಣೆಯ ಜವಳಿಗಳಸದ ಮೇಲೊಲಿದಿಕ್ಕಿದ ಮಂದಾರದ 
ಮಾಲೆಯ ಮತಾಳ್ಕೆಯೊಳು  ಮದಯೌೌವನೆಯುನ್ನತಕುಚತಟದೊಳ್‌ 
ಚದುರೆಯದೊರ್ವಳ್‌ ನವನವರತ್ನದ ಪದಕೆಂಗಟ್ಟಿದಳು (ಆಯಕಾ- 1-೪). 

[ಪೊನ್‌ + ಐರಣೆ ( ಎ ಆಯ್ರಣೆ)) 

ಪೊನ್ನೊಡೆಯ (ನಾ). ೬ ಪೊನ್ನಾಣ್ಮ : “ಪೊನ್ನೊಡೆಯಂ, ತಿಸುಳಿ 
ಗೆಳೆಯಂ-- ಈ ೨ ಕುಬೇರಂ” (ಕಕಸಾ- ೪೪೩೪) ; ಸಸಿಯಂ ಮೆಯ್ವೆಳಗಿಂದೆ 
ಪೊನ್ನೊಡೆಯನಂ ಪೆಂಪಿಂದೆ.. * ಉಬ್ಬಸಮಂ ವಾಡುವ ಬರ್ದೆಯುರ* 
ಪಲಬರುಂ ಕಣ್ಣೇಂ ಬೆಡಂಗಾದರೋ (ಕ೭೪- ೧೩೪). [ಪೊನ್‌ ಒಡೆಯ] 

ಪೊನ್ನೊರೆ, (ನಾ). ೧. ಜನ್ನದ ಬಣ್ಣ ,-ಮೆರುಗು.-ಕಂಂತಿ : ಪೊನ್ನೊರೆ 
ಗನ್ಮದೀಪಮೆಅಪಂತಿರೆ ಮಾಣಿಕ್ಕಪುದಿ:ಪಮೇನೆಆಗುಗುಮೇ (ಶಂಕಾಮಾ. 


30 


ಪೊನ್ನೊಟಿಿ, ಪೊನ್ನೊರೈೆ, ಹೊನ್ನೊಟಿ' (ನಾ). ಚಿನ್ನದಿಂದ ಮಾಡಿದ 
ಶಸ್ತ್ರಕೋಶ; ಕತ್ತಿಯನ್ನಿಡುವ ಚಿನ್ನದ ಕೋಶ : ಪೊಸದುಕುಲಂ 
ಬೆಡಂಗಮರ್ದ [ಪ]ಟ್ಟಿಗೆ ಫೊನ್ನೊಲ್‌ ಸೇತವಾಲೆ ಬಣ್ಮ್ಣಸರಮುದಾತ್ತ 
ಹಸ್ತಕಟಕಂ - . . ತಿರುಳೋಲೆ ಕರಂ ತಮಗೊಪ್ಪೆ (ರರ್ರಠಪಿ- 6-6೩) ; 
ಪೊನ್ನೊಲ್‌ ಚಿಕ್ಕಗೇಣ್‌ ಪಬಾಯ ಟೊಪ್ಪಿಗೆ (ಕೃತ್ತಪ್ರ- $-90).ಪೊನ್ನೊದರೆ,: 
ಎಡಕರದಿ ವೊನ್ನೊರೆ ಕಠಾರಿಯುಮನಾಂತು (ಕನರೋ- 0೭-೩೭)- 
ಹೊನ್ನೊಟ್‌ : ನೆಅ್‌ ರೂಪುವಡೆದ ಮನ್ಮಥನೆಂಬ ರತ್ನಹೆೊನ್ನೊಲ* 
ಯಿಂದಲುಗಿದ ಕೂರಸಿಯು ಮಜ್‌ಯಬಾರದು ಮಹಾದೇವ ಸತ್ಕುವರನ 
ಹೆಜಹಿಂಗಬಹುದೆ ಬಲ್ಲವರು (ಕೋಹತ, 3೨೯-೫೩): ಬಲಗೈಯೊಳಾಂತ 
ಹೊನ್ನೊಣಕಿಯ ಕಠಾರಿಯ ಕೆಲಕೂಜ್‌ . . .'ಕಲಿಗಳ ದೇವನೊಪ್ಪಿದನೆು 
(ರರಶ. ೦-೩೨) - [ಪೊನ್‌ -.- ಒಲಕ್ಕೆ) 

ಪೊನ್ನೋಲೆ, ಹೊನ್ನೋಲೆ (ನಾ). ಚಿನ್ನದ ಓಲೆ; ನಿಕ್ಕುವದಿಂ 
ತಾಳೋಲೆಯನಿಕ್ಕುವವರ್ಪಲರೊ ನೋಡ ಪೊನ್ನೋಲೆಯನಂಶಿಕ್ಕುವವರ್ಪ 
ಲರೊ (ರರ್ನಾಕ್ಕು- ೦-೨೦೦); ನಾಗಕುಂಡಲಂ ಪೊನ್ನೋಲೆಯೆಸೆವ ಕಣ* 
ರನ್ನೆದಾಳಿ (ಹಕಕಾ. ೨-೬): ಆತನ ಮತ್ತಗಜಗಮನೆಯ ಕಿವಿಯ ಪೊನ್ನೋ 
ಲೆಯಂ ಕಂಡು (ಅಸತ: ೧೦-೫೩). ಹೊನ್ನೋಲೆ : ಮಾಗಾಯಿಗಳ 
ಮುಗ್ಧೆ ಹೊನ್ನೋಲೆಯ ಚೆನ್ನೆ... ಪೆಣ್ಗಳ ಪುಣ್ಯಾಕಾರೆಯುಮೆನಿಸಿ 
ಮನಂಗೊಳಿಸುತ್ತಿದ್ದಳು (ಉತ್ಕಲ. ೩-೩೩ ವ). [ಪೊನ್‌ + ಓಲೆ] 

ಪೊನ್ಬುಚ್ಚ " ಪೊಂಬುಟ್ವ ' ನೋ. 

ಪೊನ್ಸೆಟ್ಟು * ಪೊಂಬೆಟ್ಟ ' ನೋ. 

ಪೊನ್ಮಿಗ ' ಪೊಮ್ಮಿಗ ' ನೋ. 

ಪೊನ್ಮುಡಿ » ಹೊಮ್ಮುಡಿ (ನಾ). ೧. ಚಿನ್ನದ ಕಿರೀಟ : ಒದೆದೆ ಪೊನ್‌ 
ಮುಂಡಿಯನ್‌, ಒದೆದೆ ಕೌರವನ ಸಿರಿಮುಡಿಯನ್‌ (ಅಕ್ಕತ್ಕಾ. ೪೩-6೮೭). 
ಹೊಮ್ಮುಡಿ : ೨. (ಆಲಂ) ಶ್ರೇಷ್ಠವಾದುದು: ಘನತೆಯಿಂದ ಕೂಡಿ 
ದುದು : ಎನಿತೊಂದು ನಾಡುಗಳನಾಳಿದುದು ಸೂಸ, ಹೊವನ್ಮುಡಿಯ 
ನಮ್ಮ ಸೂಸ | (ಶಾರಸಿ- ೩೩-೭೫3). [ಪೊನ್‌ 4. ಮುಡಿ] 

ಪೊನ್ಮೋದಿರ, ಪೊನ್ಮೊೋಯಿರ (ನಾ). ಚಿನ್ನದ ಉಂಗುರ: ಈ 
ಕಲ್ಲನ್ನೆತ್ತುವವರಿಗೆ ಈ ಪೊನ"ಮೋದಿರವನ್ನು ಕೊಡುವೆವು (ಹುಂ೫ಾ. ೦೬೬). 
ಪೊನ್ನೋಯಿರ : ಅಂದು ನಾನು ನಿನ್ನ ಬೆರಳಿಗೆ ತೊಡಿಸಿದ ಪೊನ್ಮೋ 
ಯಿರದೊಡನೆ ನನ್ನ ಹೃದಯವನ್ನೂ ನಿನಗೆ ಕೊಟ್ಟೆ (ನಡಾ. 11, ೦೦೩೨) 

[ಪೊನ್‌ 4 ಮೋದಿರ, / ಕೊಡ. ಪೊಮ್ಮೊದ*ರ] 

ಪೊನ್ಮೊೋಯಿರ ' ಪೊನ್ಮೋದಿರ' ನೋ. 

ಪೊಪ್ಪಳಿಿ,, ಪಪುಳ್ಳಿ, ಪಪ್ಪಳಿ, ಪಾಪ್ಟಳಿ, ಪೊಪ್ಪುಳಿ (ನು), 
೧. «ಬೇರೆ ಬೇರೆ ಬಣ್ಣಗಳಿಂದ ಕೂಡಿದ) ಒಂದು ಬಗೆಯೆ ಬಟ್ಟೆ 
ವಸ್ತ್ರ: ಹಳದಿ ಪೊಪ್ಪಳಿ ಚಂದ್ರಗಾವಿ . , ಬಿಳುವಟ್ಟೆ ನಾನಾ 
ವರ್ಣದ ಜವಳಿಯ ಮಳಿಗೆಗಳೆಸೆದುವರ್ತಿಯಲಿ (ಕಂವವಿ. ೬-೬೦). ವಿ. 
ಒಂದು ಬಗೆಯ ಸೀರೆ: ಪೊಪ್ಪಳಿ ಕರ್ಕವಾಡಗಳೆಂಬ ಸೀರೆಗಳೊಪ್ಪಿ 
ಮೆಲ್‌ಯೆ (ಅನುಂಸಾಂ. ೪-೦೯); ಪೊಪ್ಪಳಿಯಾ ನಾಯಕ ರಂಗು ಕೊಪ್ಪಣದ 
ಬಣ್ಣವನುಟ್ಟು ರಾಯಸಂದಣಿಯ ನೋಡುವರು (ಸ೪ಿದಕಾ- ೭-೭೦). 
"ಸಾರಪೊಪ್ಪಳಿ' ಪರಾ. ೩. ಚೌಕಳಿಯ ಆಕಾರವನ್ನು ಅಚ್ಚೊ 
ತ್ತಿರುವ ಬಟ್ಟೆ ; ಚೌಕಾಕಾರವಾದ ಅಚ್ಚುಗಳುಳ್ಳೆ ಬಟ್ಟೆ : ಅವಳು 


ಪೊಪ್ಪಳ್ಳಿ ೫೯೩೧ 


ಉಟ್ಟಿರುವ ಹಸುರು ಪೊಪ್ಪಳಿ ಸೀರೆ ತುಂಬ ಚೆನನ್ನಿಗಿದೆ (ಕೂರಿ). ಪಪ್ಪಳ್ಳಿ : 
೧. * ಪಪುಳ್ಳಿಅಚ್ಚಡ ' ಪರಾ. ಪಪ್ಪಳಿ: ೩. "ಪಪ್ಪಳಿಬಟ್ಟೆ' 
ಪರಾ. ಪಾಪ್ತಳಿ: ೨. ಬರೆಹದ ಪಾಪ್ತಳಿ ಮಂಜಿಷ್ಟೆ ಚೌವುಲ್ಲಿ 
ಮೆಟ?ವಷ್ಟಗೊಳ ಚಂದ್ರಗಾವಿ (ಕ್ಯಾಕಕ- ೩೬-೮೭). ಪೊಪ್ಪುಳಿ : ೧. ಬಳಿದು 
ಪೊಪ್ಪುಳಿ ಚೆಂದ್ರಗಾವಿಗಳಿಳಿಗೆ ಪೊಸತಹ ಮಂಚಿಟಿಕೆ ಗುಜ್ಜರಿ ದುಕೂಲಗಳ 
ಅಳವಡಿಸಿ. . , ಶ್ರೀಕೃಷ್ಣನೋಲಗಶಾಲೆ ರಂಜಿಸಿತು (ಕೋಗಯ. ೩-೩೮).- 
೨. ಪೀತಾಂಬ್ರ ಪೊಸ ಚುದ್ರಗಾವಿ ಪೊಪ್ಪುಳಿಯ ಮಿಸುಪ ಶುಭ್ರದ ದಿವ, 
ದುಗುಲದ ನಿಟ್‌ಗಳ ಶಶಿವುುಖಯರು ರಂಜಿಸಿದರು (ಕಂನಂ. ೨೪-೪೪) ; 
ಪೊಪ್ಪುಳಿಯು ತಿಗುಳಿ ರಾಗಾವಳಿಯ ರತ್ನಾವಳೀ ಧಾವಳ್ಕ ದಿವೃತಾರಾವಳಿಯ 
. * ನಂನುವಿಧದ ಸೀರೆಗಳ ಚಿನ್ನದೆಳಿಮೊಗ್ಗ ಕಂಚುಕವ ಬೇಹನಿತ 
ತೆಗೆದು (ತರನೋ- ೦೭.೬೦). ೩. ಸುಮಂಗಲಿಯರು . . . ಬಣ್ಣಬಣ್ಣದ 
ಆನೆಪೊಪ್ಪುಳಿ, ಕವಡೇ ಸೀರೆಗಳನ್ನುಟ್ಟು . . . ಹೊರಟರು (ಮರೆನುಂ- ೩೯). 
[ದೇ.॥ ತೆಲು. ಪೊಪ್ಪಳಿ, ಪಪ್ಪಳಿ./ಮರಾ. ಪೋಘೋ) 

ಪೊಪ್ಪಳ್ಳಿ 'ಪೊಖ್ಬಳಿ' ನೋ. 

ಪೊಪ್ಪಿಳಿ, ಪೊಪ್ಪಳ್ಳಿ, ಪೊಪ್ಪುಳು (ನಾ). ೧. ಒಂದು ಬಗೆಯ ಮರ : 
ಮಡ್ಡೀಹಂಬು , ಪೊಪ್ಪಿಳಿಮುರ. , ನುಣಾಮರೆ (ನ್ಮೆಕಿಗಿ. ೩೩-೧೦೯೭). 
೨. (ಹಳದಿಯ ಬಣ್ಣದ ಪುಡಿಯನ್ನೂ ಕೊಡುವ) ಒಂದು ಬಗೆಯ 
ಪೊದೆ: (8). ಪೊಪ್ಪಳ್ಳಿ : ೧. “ಮಡ್ಡೀಹುಬು, ಪೊಪ್ಪಳಿಮರ, ಗುಣಾ 
ಮರ, ಮಡ್ಡಿಬನ್ನೆ, ಮುಡ್ಡಿಚಕ್ಕೆ” (ಸಸಂ. ೪0): ಈ ವೃಶ್ತಿಗೆ ಸಲ್ಲುವ . - . 
ಪೊಪ್ಪಳೀಗಿಡಗಾವಲು ಬ್ರಾಹ್ಮಣನಿವೇಶನ ಶೂದ್ರನಿವೇಶನ (ಹುಲ್ಮಿಶ- 4); 
ಪೊಪ್ಪಳಿ, ಕುರುಡಿ, ಸಣಬು, ನೀಲಿ (ನಮ್ಮನು. ೨೩6). ಪೊಪ್ಪುಳು ; 
೧. ಸೇಬು ಅಂಜುರ ಹಲಸು ಪೊಪ್ಪುಳು ಶೀತಫಲವು ಖರ್ಜೂರದ ಮರನು 
(ನಂದಿಲೀ. 6-೨೭)- [?] 

ಪೊಪ್ಪು " ಪರುಪು' ನೋ. 

ಪೊಪ್ಪುಕ " ಪಪ್ಪುಕ್ಕ' ನೋ. 

ಪೊಪ್ಪುಳಿ " ಪೊಪ್ಪಳ್ಳಿ ' ನೋ. 

ಪೊಪ್ಪುಳು " ಪೊಪ್ಪಿಳಿ ' ನೋ. 

ಪೊಪ್ಲಿ "ಪಪ್ಪುಳಿ' ನೋ. 

ಪೊಮ್ಮ, ಪೊವಂ್ಮ, , ಪೊಮ್ಮೆ (ನಾ). ೧. ಒಂದಂ ಬಗೆಯ 
ತೆರಿಗೆ ; ಸನ್ನೆಯವೊಳಗಣ ಕೊಡದೆಣ್ಣೆ ಯೆಲೆಯ ಹೇಣುಗಳ ಪೊಮ್ಮ 
ಕಿಜುಕುಳ ಧಾನ್ಯವರ್ಗ್ಗಂಗಳ ಮೊಟ್ಟೆಯ ಸುಂಕವೊಳಗಾಗಿ (ಇ. ೫1x, 
೩೪-30, 2144). ಪೊಮ್ಮ್ಮ್ಮು: ೧. ಪಟ್ಟೆ ಪ್ರಸಾರಕ್ಕೆ ಸಲತಕ್ಕ 
ಪೊಂಮಿನ ಹಣವನ್ನು ಕೇಳದೆ (ಮೈಆರಿ. 09೨6, ೪೮-೦೦; ಸು. 1731) ; 
ಪೊಮ್ಮುು ಕೈದುಡುಕುಗಳಂ ಪುಟ್ಟಿಸಿ ಪೊಣರ್ವ ಸೆಟ್ಟಿಗಳಟ್ಟುಳಿಯಂ ನಿಲಿಸಿ 
ಸುಂಕಮಂ ಬಾಳಿಸಿದಂ (ಕಳನ್ಮ- ೭-೩೦); ಸಂಂಕ್ಕಾ ಪೊಂವಖ ಮಾರ್ಗ ಕರಗ 
ಪಡಿ ಸುಂಕಾ ಹತ್ತಿ ಪೊಂಮೂ ಅಲೆಸುಂಕಾ ಕಬ್ಬಿ ಣದ ಪೊಂಮು (ಮೇಂ: 
೦೪೩೪. ೪೨-೪೩; 1625); ಆ ಸಿದ್ಧಾಯಈವೊಮ್ಮು. . . ಸತ್ತ 
ಹೆಣಕ್ಕೂ ಕೊನೆ ಮೊದಲಿಲ್ಲದೆ ಹಣ ಹೊನ್ನು ತೆರುತಿರಬೇಕು (ರಟ್ಮ9- 
988-೭). ೨. ಹೊಗೆಸೊಪ್ಪಿನೆ ಮೇಲೆ ಹಾಕುವ ತೆರಿಗೆ : (*)-ಪೊಮ್ಮೆ: 
೧. ಪೊಂಮೆ ಸುಂಕ ದೇವಾದಾಯ ಬ್ರಂಹಾದೂಯ ನಟ್ಟ ಕಲ್ಲು ಬಿಟ್ಟ ಬಸವ 
ವೊದಲಾದು ವುಗಳನು ಈ ಮಠಕೆ . . . ಕೊಡುವುದು (ಠ್ಕೀಂ. ೧೯೩೦, 
೧೩-೩೮6 ; 1246). 

ಪೊಮ್ಮಿನ ಚಾವಡಿ - ಪೊಮ್ಮ್ಮು ಸುಂಕವನ್ನು ವಸೂಲು ಮಾಡುವ 

ಚಾವಡಿ : ಪೊಮ್ಮಿನ ಚಾವಡಿ - ಇದರಲ್ಲಿ ಸೀವೆಂಯಲ್ಲಿರುವ ತ್ಕಾಜಗಾರರು, 
ಮಾನ್ಮಗುರರು . . . ತುರುಕರು ಮುಂತಾದ ಜನಗಳು ವ್ಯಾಪಾರವನ್ನು 
ತರುವಲ್ಲಿಯೂ ಕೊಡುವಲ್ಲಿಯೂ ಸರಕಾರದ ತೀರ್ಪು ಆಗದಿದ್ದ ಪದಾರ್ಥ 


90 


ಪೊಮ್ಮಟಕ 
ಗಳನ್ನು ತೆಗೆದುಕೊಳ್ಳುವಲ್ಲಿಯೂ ಅರ್ಧಸುಂಕವನ್ನೂ ತೆಗೆದುಕೊಳು ವು 
ದೆಂದು ನಿಬಂಧನೆ ಮಾಡಿದರು (ಕುಹಾವಂ. 1, 099). [?] 


ಪೊಮ್ಮಗಿಲ್‌ (ನಾ). ಚಿನ್ನದ ಪ್ರಾಕಾರ,-ಗೋಡೆ: ಪರಿಖೆಯ 


ತೆರೆವೊಯ್ಲಿಂದಂ ತೆರಳು ತಡಿವಿಡಿದು ತೆಕ್ಕೆಗಟ್ಟೆದ ಪೊಂದುವರೆಯ 
ರಜದಂತೆ ನೃಪಮಂದಿರಮಂ ಬಳೆಸಿರ್ದ ಪೊಮ್ಮಗಿಲ್‌ ಸೊಗಯಿಸುಗುಂ 
(ಮುಲ್ಲಿಫು- ೨-೬೪) ; ಸರಸ್ಸಮಿಶಿ ಸುತ್ತಿ ಪೊವನ್ಮಿಗಿಲ ಸುತ್ತಲುಂ ರಂಜಿಕುಂ 
(ಶಂಠಾಮಾ. ೪-೦೩೦) - [ಪೊಂ ( ಆ ಪೊನ್‌) 4 ಮಗಿಲ್‌) 


ಪೊಮ್ಮುಡಿಬೆಳ್ಳಿ “ಪೊಮ್ಮಡಿವೆಳ್ಳಿ' ನೋ. 
ಪೊಮ್ಮುಡಿವೆಳ್ಳಿ » ಪೊಮ್ಮಡಿಬೆಳಿ ಶ್ರ (ನಾ). ಶಂದ್ಧವಾದ ಬೆಳ್ಳಿ; ಚೊಕ್ಕ 


ಬೆಳ್ಳಿ: ರಾಜಮಂದಿರದ ಮುಂದುಗಡೆ ನೆಡಿಸಿರ್ದ ತೋರಣಸ್ತಂಭಯುಗಳಕ್ಕೆ 
ಪೊಮ್ಮುಡಿವೆಳ್ಳಿದಗಡುಗಳನು ತೊಡಿಸಿದಂದದೊಳಿರ್ಪ ಮಾಳ್ಯಿಯಿಂ ಧವ 
ಳಾಂಶುವಿಡಿಕಿಆದ ಪೊಸದೂವಟದ ಕಾಲ ಕುಪ್ಪಸವ ತೊಡಿಸಿದಳದೋರ್ವ 
ಕಾಮಿನಿ ಪರವೆನಾಚಿಗೆ (ಸ್ಯ ದಫು- ೭೨೫೪)- ಪೊಮ್ಮುಡಿಬೆಳ್ಳಿ: ಶ್ರೀಗಂಧ 
ಮಂಚ ವೊಮ್ಮಡಿಬೆಳ್ಳಿಮಂಚ ಪಂಚರತ್ನದ ಮಂಚ ನವರತ್ನಮಂಚೆ 
ಗಳಂಚಿತವಾದುವಲ್ಲಲ್ಲಿ (ಕರಕ. 08-98) ; ರಂಜಿಪ ಪೊಮ್ಮುಡಿಭೆಳ್ಳಿಯ 
ಪೂವಪರಂಜಿಯ ಪೂಗಳ ತಂದು . . . ಆಅದಿಜಿನಗೆ ಪುಷ್ಪಾಂಜಲಿ 
ಮಾಡಿದರು (ಠರಕ. ೬೦-೦೯): 
[ಪೊಮ್ಮಡ್ಡಿ (ಐ «- ತೆಲು. ಪಮಿಡಿ ಇ ಚಿನ್ನ) + ಬೆಳ್ಳಿ) 


ಪೊಮ್ಮತ್ತಿ (ನಾ). ಚಿನ್ನದ ಬಣ್ಣದ ಮಚ್ಚೆ,-ಕಲೆ: ಉತ್ತಾಂನಕುಚಾದ್ರಿಯ 


ಮೊಮ್ಮತ್ತಿಯ ಮೊಳೆ ಮೊಳೆತ ಜರಗಿನಂತಿರೆ ಕಾಣಲ್ಬೆತ್ತ್ಮ ಸಶಿಗಾಯ್ತು 
ಸುತನಂ ಪೆತ್ತಂತಪ್ಪೊಂದು ಸಂತಸಂ (6ರಕೇ. ೨-೪). 
[ಪೊಂ («ಎ ಪೊನ್‌) 4 ಮತ್ತಿ] 


ಪೊಮ್ಮದಿಲ್‌, ಪೊಮ್ಮ ದಿಲು (ನಾ). ಇ ಪೊಮ್ಮಗಿಲ್‌: 


ನಿತಾಂತಮೋಲಗಿಸಲಟ್ಟಿದ ಸಾನುವದೆತ್ತಂ ಬಂದೆಳಸಿರ್ದವುದೆಂಬಿನಂ 
ಸೊಗಯಾಪ್ಪುದು ಪೊಮ್ಮು, ದಿಲುಗ್ರಾಂಶೂದ್ಗತವರಾಗಿರೆ ಕೆಮ್ಮೂಗಿಲ್‌ 
(ಪುಷ್ಪ ಫು- ೨೨೪೦) ; ವರ್ಗಪಂಚಮಕ್ಕೆ ಸಲ ಪೊಮ್ಮುದಿರ, ಪಫೊಮದಿಲ್‌ 
(ಕಮರ. ೦೬೦ ಪ್ರಯೋ) * ಪೊಮ್ಮದಿಲು : ಇಂಬುವೆತ್ತಿಹ ರಂಜಗೃಹಲಕ್ಷ್ಮಿ 
ಯುಟ್ಟ ಪೀತಾಂಬರವೆನಿಸಿ ಪೊಮ್ಮದಿಲು ತಾಂ ಬಳಸಿಹುದವಳಿಕ್ಕಿದ 
ಮಳುಟ ತಾನೆಂಬಿನ ಕರುಮಾಡವಿಹುದು (ಇಾಗಕು. ೨-೬೭). 

[ಪೊಂ ( < ಪೊನ್‌) 4 ಮದಿಲ್‌] 


ಪೊಮ್ಮದಿಲು "ಪೊಮ್ಮದಿಲ್‌' ನೋ. 
| ಪೊಮ್ಮರೆ, ಹೊಮ್ಮರೆ (ನಾ). ಚಿನ್ನದ ಬಣ್ಣದ ಜಿಂಕೆ; ಸುವರ್ಣ 
ಣ 


ಮೃಗ ಃ. ತತ್ತ ರೆದೂಷಣರ್ಕಳಂ ಕೊಂದೆಡೆ ಪೋಗಿ ಪೊ..್ಮ್ಮರೆಯ 
ನೆಚ್ಚಿಡೆ ತಪ್ಪದಿದಪ್ಪುದು (ಶಂಪರಾ. ೪-೦೯) ; ಮಜಕೌದು ಗಿ೦ರಿತಟದೊಳೆಲ್ಲಿಯು 
ಮೊಲಗಲೊಡಂ ಪೊರೆದು. ಪೊನ್ನ ರಜದಿಂ ಮೆಯ್ಲುಳ್‌ ಮಿಣುಮಿಜನೆ 
ಮಿಜುಗೆ ಪೊಸ ಪೊಮ್ಮರೆಯಂತಿರೆ ಪರೆವುವಲ್ಲಿ ಹರಿಣಗಣಂಗಳ್‌ (0ನ. 
೯-೪೦) : ಪೊಮ್ಮರೆವೋಲ್‌ ಪೊಳೆದು ಪಾಣಿ ಪೋದಂ ಶ್ವೇತಂ (ಕವದ. ನ. 
೨೩೩ ಶ್ರಯೋ). ಹೆೊಮ್ಮರೆ: ತಾ ಬಳಿಕ ಭೂಸುರನಾಲಯವ ಸಾರಿದನು 
ಹೊಮ್ಮುರೆಯಾಕೃತಿಯ ತಾಳಿ (ಳುವ್ಮಾಅ. ೬೦%. ೨೬-೨) ; ತೋಟಂದನು ತಾ 
ಬಳಿಕವಗೆ ಹದಿನಾಲಬಣ್ಣದ ಪುಟದ ಚಿನ್ನಕೆ ನೂಣುವಂಡಿಯೆನೆ ಹೊಳೆ 
ಹೊಳೆವ ಹೊಮ್ಮ್ಮರೆಯ ರೂಪಕವ (ತೊರರಾ. ೩-6-೦೪); ಕಲಿಧನ್ವಿ 
ಹಳುವ ಹೊಕ್ಕನು ಹೊಮ್ಮರೆಯ ಹಿಂದೆ (ಶ್ರೀರಾಮಾ, ೨೩೩-೦೯೦). 
[ಪೊಂ (-ಆ ಪೊನ್‌) 4 ಮರ್ಕೆ 


ಪೊಮ್ಮಳೆ `ಪೊಮ್ಮಟಕ' ನೋ. 


45 | ಪೊಮ್ಮಟ್‌, ಪೊಮ್ಮಳೆ, ಹೊಮ್ಮಳೆ (ನಾ). ಚಿನ್ನದ ಮಳೆ; ಸುವರ್ಣ 


ವೃಷ್ಟಿ: ಅಲರ್ವಟಕ ಪೊಮ್ಮಟ3 ಮಂದಾನಿಳನನಿಮಿಷ ದುಂದುಭಿಸ್ವನಂ 


ಬ್ರಮ್ಮಾಡ 


ದಿವಿಜಮುಖೋಚ್ಮಳಿಶಾಹೋದಾನಸ್ವೆನಮಿಳಾತ ಳಾ ಶ್ಲರ್ಯಮಾಯು_ 
ಪಂಚಾಶ್ಚರ್ಯಂ (ಕಂದ್ರಶು. 0೪-9೨); ನಿರವಿಸೆ ಮನುಷ್ಕಧರ್ವಂ ವರವಾಹ: 
ಮೇಲ್‌ ಬಂದನೆಮ್ಮಂಗಳದೊಳ್‌ ಸುರಿಗುಂ ಪೊವ್ಮೂಟ* ಭರದಿಂ 
ಬರವೇಟ್ಕುಂ ಧನದನೆಬ್ಲು ಪೋಗದ ಮುನ್ನಂ (ಕಳೆ. ೬-೨೪೬)- ಪೊಮ್ಮಳೆ : 
ಲೋಕವಟ್ಟಮೆನೆ ಪೊಂಮಳೆಯಂ ಕಟ್‌ವಂ (ಎಳೆ. ೪೫, ಕಡೂರ. ೦೩೯-೨೩7 
3179): ಪೊಮ್ಮಳೆಯನೀವುತ್ತ ಕೈಲಾಸ ಸೂಂಕಿಗೊಟ್ಟು (ಊೀಕ್ಕೆಷ್ಟು. 6-೦-೮); 
ವಎಳಸದೃಕ್ತಿಗೆ ಕೂರ್ತು ಸಪ್ತದಿನಪರ್ಯಂಕತಂ ನೆಲಂದೀವಿ ಪೊಬ್ಮುಳೆಯಂ 
ಪೂಮಳಿಗೂಡಿ ತಾಂ ₹ಅಕ್‌ಯುಸುತ್ತಾನಂದವಂಂ ಬೀಜಿನೇ (ಠೃ ಷಂ. ೩೬-೦೨೬). 
ಹೊಮ್ಮಳೆ : ಮೆಲ್‌ವನೇಂಿಯಂಗನಾತನ ಕುಲುಪಿನೆ ಸುತನೆಅಗಿದವರ್ಗೆ 
ಮಳೆಯೆಣಗಿದವೊಲ್‌ ಕಠವಂ ಹೊಂಮುಳೆಗಳಂ (ಎಕ. ೩1. ರಾವಣ. ೨೩-೨೦; 
1284); ಹಿರಿಯಾಳನಂದದಲಿ ಆ ಸುತನನರ್ತಿಸೆನು ಹೊಮ್ಮಳೆ ಸೂಸವೇಳೆನು 
ಚೋಳನಂತೆ (೨ಶಥು. ೯-೩೩); ಸುರವಾಕ್ಕ ಸುರಭೇರಿ ಹೂಮಳೆ ಹೊಮ್ಮಳಿ 
ಸುರಭೀರವವೆಂದಿಂತು ಸುರಕೃತ ಪಂಚವೈಭವಗಳಾದುವು (ಕರತ. ೩-೦೨೦).- 
[ಪೊಂ (೭ ಪೊನ್‌) + ಮಟ] 
ಪೊಮ್ಮಾಡ (ನು). ಚಿನ್ನದ ಉಪ್ಪರಿಗೆ; “ಮಹಡಿ : ಹರಿಣಾಕ್ಷಿಯಾದರ 
ದೊಳೀಕ್ಷಿಸುವಿಚ್ಛೆಯಿಂದ ಪೊಮ್ಮ್ಮಾಡಮಂಂ ವಪರಿದೆಯ್ದೂವಾಗ (ಕಾಠಕ. 
೦೬-೪೪) ; ಬಳಸಿದ ಸಾಲದ ತೆನೆ ದಳಮೊಳಗಣ ಪೊಮ್ಮಾಡವಂಮರ್ದ 
ಕರ್ಣಿಕೆ ಮಣಿಮಂಗಳಕಳಶಕಾಂಶಿ . ಮಧುವೆನೆ ಜಳರುಹಮೆನಿಸಿದುದು 
`ಕಮೆಗೆ ಭೂವರಭವನಂ (ರತಂ. 9-696): [ಪೊಂ («ಎ ಪೊನ್‌) 4+ ಮಾಡ್ಕ) 
ಪೊಮ್ಮಿಕೆ (ನಾ). ವ್ಮಬ್ರ; ಎಸ್ತಾರ; ಹರಹು : ಸಮ್ಮುದದೊಳ್ಳೆತಂದು 
ಎಟರಾ ನೆವದಿ ಬೆಲೆಗೇಳೀ ಪೊಮ್ಮಿಕೆಯ ಜಾಣ್ಮೆಯೊಳು ಬಗೆಗಳ 
ನೆಮ್ಮದಿಯನರಿಯಲೈ (ಕೃಳರ್ಶಾ. ೯-೩೦). [ಪೊಮ್ಮ್ಮ + -್‌ೆ) 
ಪೊಮ್ಮಿಗ. ಪೊನ್ಮಿಗ, ಹೊವ್ಮೂಗ (ನಂ). ಇ ಪೊಮ್ಮರೆ : ಪೊಮ್ಮಿಗವಿರ 
ದೊಯ್ದುದು ಸೀತೆಯನಗಲ್ಲಿ ನಿಲಲೀಯದಲ್ಲಿ ದಶರಥಸುತನೆಂ (*ರಂಪೂ, 
903); ಹಿಡಿಯಲ್‌ ಪೊಮ್ಮಿಗವೆಂದು ಪೋಗೆ ರಘುಜಂ ಭೂಪತ್ರಿ ಸಂವ್ಕಾಸಿ 
ಯೆಂದಡಿಯಿಟ್ಟಳ್‌ (ಸೋಮೇಶ. ಇ); ರಾವಣಂ ದುರುಳ ಮಾರೀಚಂಗೆ 
ಪೇಳಲ್ಕವಂ ಮುದದಿಂ ಪಫೊವ್ಮಿಗಮಾಗಿ ತೋಟಅಲ್‌ (ದಕಾರ. ೪-306). 
ಗ; ಗಮಕಿವರ್ಯನ ವೇಣುವಣಣಿಗೆ. . . ನರ್ತಿಸುವಂತೆ ನಲಿ 
ದುದಾ ಪೊನ್ಮಿಗಂ (ಶ್ರೀಕಾಶಾ, ೨೩೨-೦೨೪). ಹೊಮ್ಮಿಗ : ಸುಬಾದಾ 
ಹೊಮ್ಮಿಗವೆಯ್ದೆ ಸೀತೆಯ ಖಳಂ ಕೊಂಡೊಯ್ದು ತಾಂ ಬಾಟ್ಕನೇ 
(ಸೋಮೇಶ, 93); ರಾಘವನು ಹೊಮ್ಮಿಗವುರುಕಪಟವೆಂದಅ*ಯನೇ 
(೩೬ರಂತ. 9-08); ಇದುವೆ ಹೊಮ್ಮಿಗವಧೆಗೆ ಕೋ - - . ಎನುತಸುರ 
ರಾಮನನೆಚ್ಚು ಮೂದಲಿಸಿ (ಗ. ೩3-೩9): 
[ಪೊಂ ( ೬ ಪೊನ್‌) 4 ಮಿಗ] 
ಪೊಮ್ಮಿಣಿ. ಹೊಮ್ಮಿಣಿ, ಹೊಮ್ಮಿಳಿ (ನಾ). ಬಂಗಾರದ ಸರಪಣಿ: 
ಪಿಡಿದು ಪೊಮ್ಮಿಣಿಯ ರನ್ನದ ಮಣೆಯ ಮೇಲೆ ... ಕಡು 
ನೀಣ*ಯೊರ್ವಳುಯ್ಮಲನಂಡುತಿರ್ದಳು (ರೂ, ೬-೩). ಹೊಮ್ಮಿಣಿ ; 
ಮಡದಿಯರು ಹೊಮ್ಮಿಣಿಗಳನು ಕೈದುಡುಕಿ ತೆಗೆವ ಜಿಡಂಗು ಮನ್ಮಥ 
€ಡುಗಿ ಬಾಳುಗಿವಂದವಣಾಗೆ ನಲಿದೆೊಲೆದಾಡಿದರು ಕೋಮುಳಿ 
ಯರುಯ್ಕಲೆಯ (8೯ಠಂಠ. ೦೬-೬೦) ; ಬಿಗಿದ ಅಂಚೆಯ ಹೊಮ್ಮಿಣಿಯ 
ಹೊರಜೆಗಳ . , . ದಂತಿಯ ಹೆಗಲ ಹೊಂಗದ್ದೂಗೆಗೆ ಬಿಜಯಂಗೈದನಾ 
ಭೂಪ (ಕುಲ್ಮಾಸೆ. ೦೨-೬); ಒಗುವಿ:ಗೆಯೊಲವಿಂದುಯ್ಯಲನೇಜ್‌ದ 
ಮುಗುದೆಯಲಘೂಕೂಚಮಧ್ಯ್ಮದ ಹೊಮ್ಮಿಣಿ ಸೊಗಯಿಸಿದುದು (ಇಯಕಾ, 
೦೫-೩೬) - ಹೊಮ್ಮಿಳಿ : ಖಂಡಿಸಿ ಕಳಚಿದನು ಮೊಗರಂಬವನು 
ಹೊಮ್ಮಿಳಿಯ ಕುಣಿದ: ಮುಣ್‌ದಂ ತಜ್‌ದನು ಸುತ್ತ ಅಕೆಂಚೆಗಳ 
ಹೊರಜೆ ಹೊಮ್ಮಿಳಿ ನಿಗಳ . ಕರದ 


10 


(ಕುರ್ಕಾರ್ರೂ . ೩-೩೨) ; 


೫೯೩೨ 


ಪೋಯ, 


ಹೊಗರಂಬದ ವಿಲಾಸದಿನೆಸೆದುದಾ ದಂತಿ (ತರಂ. ೬-೨೯-೦೯): 
[ ಪೊಂ (೭ ಪೊನ್‌) --ಎುಣ್ಯಿ (ಮಿಳ್ಳಿ) ) 

ಪೊಮ್ಮಾನ್‌ (ನಾ). ಹೊಳೆಯುವ ನಕ್ಷತ್ರ : ಪ್ರಕಾಶಮಾನವಾದ 
ತಾರೆ ; ಇದು ಬಾನಿಂ ಬರ್ಪ ಪೊವಿಸ್ಮಾಂಜೊಣರ ತೆಅನಿದಲ್ಲೊಂದ 
ಮಳ್ಳಿಂಚು ಮಿಂಚಲ್ಲದಿವರ್ಚಂದ್ರಾರ್ಕರೇಂ . . . ಎಂದುರ್ವಿದಲಂಪಿಂ 
ನೋಡೆ ಭೊಪಂ ಗಗನದಿನಿಟಿದರ್ಚಾರಣರ್ಚುರುರೂಪಲ್‌ (ಅರ೯ಕೇ. 
೨-೩೪). [ಪೊಂ (ಪೊನ್‌) --ಮಾನ್ಕ್‌? 

ಪೊಮ್ಮು,, ಹೊಮ್ಮ್ಮ್ಮ್ಯ (ನಾ). ೧. ಆಧಿಕ್ಕ ; ಹೆಚ್ಚಳ : ತರುಲತಾ 
ಗುಲ್ಮಂಗಳ ಫೊ(ಶಾಕಾ. ಹೊ]ಮ್ಮಿನಿಂ ಪೆಕ್ಕಣಂಗೆಯ್ವ ಸೋಗೆಗಳಿಂದೆ 
* * * ತಂಬೆಲರಿಂದೆ ತಾಮ್ಮನೋಹರದ  ವನಮಧ್ಯದೆೊಳ್‌ ಸರಸಿ 
ಮೆಣ್‌ದುದು ಕೂಡೆ ಸೊಗಸುವೆರಸಿ (46ರ. ೭-೦). ಹೆಮ್ಮ, : 
೨. ಹುರುಪು ; ಉತ್ಸಾಹ : ಬಲುಭಟರ ಹೊಳಕೆಗಳ ಹೊಮ್ಮಣ್‌ದು 
ಕೊಟ್ಟನು ನಳನೆ ವಶಕೆ (ಕೊರರಾ. ೬-೩-೦೦) ; ಹೊಸಹರೆಯದ ಹೊಮ್ಮಿನ 
ಬಾಲೆವೆಂಗಳು ಜಸವಡೆದೆಸೆದರೇನೆಂಬೆ (ಕಂನಂ. ೨9-10). ೩. ಜಂಬ; 
ಗರ್ವ; ಸೊಕ್ಫ್ಶಂ: ಹೊವಿಸ್ಮಿನಲಿ ಸಿಂಹಾಸನಾಗ್ರದ ಸೊಮ್ಮಿನಲ್ಲಿರೆ 
ನೀನು ನಮ್ಮವರೊಮ್ಮದೀ ವತಾತಿದನು ವಪಡಿದ ನೋಡಿ ಬಳಿಕೆದುಗೆ 
(ಸಂಕಶ- ೩-೦೦) ; ಕಾಗೆಕೂಟದೊಲೆಲ್ಲ ಕುಲಗೆಟ್ಟಾಗಲಾಡಿದ ಹೆೊಮ್ಮೂ 
ನೃಪನೆಡಗಾಗುವದೆ (೨೪. 6-೩9). ೪. ಕಾರ್ಯವ್ಯಾಪ್ತಿ : ನಡವಳಿಕೆ ; 

ವೃವಹಾರ : ಕಮ್ಮೆಯನ ಚೇಳಿನ ಹೊಮ್ಮೆರಡು ಒಂದಯ್ಕ (ಸರ್ಕಾ. 

600%). 2೫. ಸತ್ತ್ವ; ಶಕ್ತಿ: "ಹೊಮ್ಮಿಜ್‌' ಪರಾ. 

ಪೊಮ್ಮುದ ಎ ಮಿಗಿಲಾದವನು : ದಿಮ್ಮಿದರೆಕ್ಕರಕ್ಕಆ್‌ವರೊಳ್‌ 
ನುಡಿಯೊಳ್‌ ಕಡುಜಾಣರಂದದೊಳ್‌ ಪೊಎಸ್ಮುದರೊಂದಿ ನಿಂದ ಸಿರಿಯೊಳ್‌ 
(ಕಲ್ಮಿಳಾ- ೦೦)- 
[ಆ ಪೊಣ್ಮು ./ತವಾ. ಘೊಮ್ಮುಲ" ತೆ 
ಪೊಮ್ಮು, *ಪೊಮ್ಮ್ಮ' ನೋ. 
ಪೊಮ್ಮುಗಿಲ್‌ (ನಾ). ಹೊನ್ನಿನ ಮಳೆಯನ್ನು ಸುರಿಸುವ ಮೋಡ : 
ಎಜಗಿದ ಜನಕ್ಕೆ ಪೊಂಮಂಗಿಲೆಜಗಿದವೊಲೂ ಲೋಕ ವಟ್ಟಮೆನೆ 
ಪೊಂಮಳೆಯಂ ಕಣವಂ (ಎಳ. ೪1, ಕಡೂರು. ೦೩೯-೨೩ : 1373). 
[ಪೊಂ (ಆ ಪೊನ್‌) -- ಮುಗಿಲ್‌) 

ಪೊಮ್ಮೂಡಿಗೆ, ಹೊಮ್ಮೂಡಿಗೆ (ನಾ). ಚಿನ್ನದ ಬತ್ತಳಿಕೆ: ವೊಳೆವ 
ಪೊಮ್ಮೂಡಿಗೆಯ ವೊಂಗ೦ಯ ಬಾಣಗಳ ನಲವಿಂದೆ ಸಿಂಜನಿಗೆಯಳವಡಿಸಿ 
(ನವರೋ. ೦೨೨೩೬). ಹೆ ಡಿಗೆ : ಉಗಿದನುರಗುಸ್ವವನು 
ಹೊವೂ್ಕಿಡಿಗೆಯೆೊಳಗೆ ಹೊಅಕಯ್ಯ ಗಾಳಿಗೆ ಹೊಗೆಯ ಹೊದಣಜಔ`ನ 
ಹೊರಳಿ ಹಬ್ಬಿತು ಕೂಡೆ ಕಿಡಿಯಿಡುತ (ಳುಮ್ಮಾಳ- ೨೩-*೪); ಹೊಮ್ಮೂಡಿಗೆಯ 
ಹೊದಣುಗಳ ಬಿರುದಿನ ಬೀಡುಕುಅರು ಬೀದಿವರಿದಟ್ಟಿದರು ಬಲಿ 
ಮುುಖರ (ಕೊರಣ. ೬-೩೩-೦೦), [ಪೊಂ (೭ ಪೊನ್‌) 4 ಮೂಡಿಗೆ] 

ಪೊಮ್ಮೆ “ಪೊಮ್ಮ' ನೋ. 

ಪೊಮ್ಮೊಗೆ (ನಾ)- ಚಿನ್ನದ ಪಾತ್ರೆ : ವೃತ್ತಕುಚಾನ್ವಿತೆಯೊಡಲ ಮಾಸಿನ 
ಬೀಜ ಮತ್ತೊಂದು ಶಿಶುವಾಗಲೆನುತ ಬಿತ್ತಲುದ್ಕೋಗಿಪ ತೆಜದಿಂದೆ 
ಪೂಳ್ತರು ಚಿತ್ರಯವೆತ್ತ ಪೊಮ್ಮೊಗೆಯ (ರೋಪಕ. ೦೭-೨೨). 

[ಪೊಂ (ಪೊನ್‌) ಮೊಗೆ) 

ಪೊಯ್‌,, ಪುಯ್ಕಿ, ಪೊಯಿ, ಹುಯ್‌,, ಹುಯ್ಕಿ, ಹುಯ್ಯ್ಕು, 
ಹೊಯ್ಕ್‌, ಹೊಯ್ಕಿ, ಹೊಯ್ಯ (ಕ್ರಿ). ವೊಯ್ದು,, ಹುಯ್ದು. 
ಹೊಯ್ದು, (ಭೂತನ್ಮೂ). ೧. ಹೊಡೆ; "ಬಡಿ; ಅಪ್ಪಳಿಸು ; 
“ ಪೊಯು*. _ಶಾಡನೇ ” (ತಮರಾ) : ಕಡುಗುಣ್ಣುವೆರಸು ದಾಂಟೆ೨ ಗಡ 
ಮೇರೆಯನೆಂದು ವಜ್ರವೇದಿಕೆಯಂ ತಾಂ ತೊಡೆಸಕ್ಕಿವೊಯ್ವುವೊಲ್‌ 


ತೆಲು. ಹೊಮ್ಮು, ಒಮ್ಮನ್ಮ) 


ಪೊಯ್‌್‌ೈ 


ಪೊಯ್ದೊ ಡನೊಡನುಚ್ಚಳಿಪುವಿದಲ ತುಂಗತರಂಗಂ (ಆಂಫ. ೦೨-೦೨೪): 
ಕೆಲರಂ ದೆಸೆವಲಿಗೆಯ್ದ ೦ ಕೆಲರಂ ಭುಜಬಲದಿನಣಕೆದು. ಶಿಲೆಯೆೊಳ್‌ 
ಪೊಯ್ದಂ (ಗರಾಯು. ೩-0೦0). ವಿ. ಕಡಿ; ಕತ್ತರಿಸು: ಇಸುವಿಡುವ 
ಪೊಯ್ವ ಕುತ್ತುವ ಮಸೆಯಂ ಪತ್ತಿಸುವ' ಕೈದುಬಿನ್ನಣಮಂ ಈಕ್ಷಿಸಲು 


(ಕೃನುಶ ೫-೦೨೩) ; ಛಲದಿಂ ಪೂಣಿಸಿ ತಲೆಯಂ ಸೆರಗಿಲ್ಲದೆ ಪೊಯೆೆ 
(ರರಾನ್ಸು ೭-೦೦೬) ; ಪಶುಗಳನ್‌ ಪೊಯ್ದು ನೆತ್ತೆರನ್‌ ಕೋಡಿ ಕೆಡ 
ಪಿದಯ್‌ |! (6ಕ್ಕಕ್ಕಾ: 08-೩09). ೩. ತಾಕು; ತಗಲಂ; ಸೊವ 

°-. ನಿಂದೋ 


ಡೆೊೊಂದೊಯ್ಯನೆ ಬುದು ಪೊಯ್ಕೆ ಮುನಿಸಿಂದಾರಯ್ಹು 
ರೊಂದಅಕೊಳ್‌ ತಾಗಿ ಪೋರ್ವುವು ಕಾಡಾನೆಗಳ್‌ (ಕಾನ್ಮಾಶ. ೩೪) ;: ತಾಂ 
ಪೊಯ್ಕೆ ನುಣ್ಣದಂಪಂ ಕರ್ಣಕುಂಡಲಂ (ಉರ್ಮಟ- ೪-೪6) ; ಗಂಡಮನೋ 
ರಂತಿರೆ ಪೊಯ್ಕೆ ಕುಂಡಲಯುಗಂ (ಕಾಠ್ಕಸಾ- ೬೩೬)- ೪. ವಿಂಡಿ; 
ಮಾಟಂ : ತಂತಿಯಂ ನೀವಿ ನಿರ್ಮ್ವಳಮಂ ಮಾಡಿ ... 
ಸುಸ್ಮಾನಕಂಗಳನೋರಂತಿರೆ ವೊಯ್ಲು  ಪೊಯ್ದು . - . ಸುಕಂಠೆ 
ಬಾಜಿಸಿದಳಾ ಜಾಣಿಂ ಲಸದ್ವೀಣೆಯಂ (ಕುಖರಾ. ೦-೩೬). ೫. ಮೃದಂಗ, 
ತಬಲ ಮುಂತಾದ ವಾದ್ಮಗಳನ್ನು ಬಾಜಿಸು : “ ಸೂಳಯಿಸಿತೆನಲ್‌ 
ಪೊಯ್ದುದು ” (ಕಾರೂ. ೪೦); ಆತ್ತಮಿತ್ತಂ ನಿಅಂವ ಕರಯಂಗಂಗಳ್‌ 
ಪೊಯ್ವ ದೇವಾನಕಂಗಳ* - . . ಬೆಡಂಗಂ ಮೆಜ್‌ಯೆ (6ರಿಫು- ೭-೩೨) ; 
ಆವುಸಮನಳವಡಿಸಿಕೆೊಂಡಂ ರುಂಕಾರವಂ ಪೊಯ್ದು (ಕಾಂತೀಕ್ಕ ೦೬-೬೬ ವ). 
೬. ದಡದಡಿಸು : ಬಡಿದುಕೊಳ್ಳು ; ಮಾರಾಧ್ವರಪಾವಕಜ್ವಾಲೆಯೆನಲು 
ಕುಮಾರತಿಯೂಸಿರೊಳು ಪೊಯ್ಮೆ (ಕೋಶಹತ. 26-90) : ಸೂಸುವ 
ಸುಯ್‌ ಬೆಮರೇಅೌದಾನನಂ ಪೊಡೆವೆರ್ದೆ ಪೊಯ್ವ ಕಿರ್ಬರಿ... ತೋಟ 
ಪುಳಿಂದನೈದುತೆ (0೬5. ೩-೦೦6); ಪೊಯ್ವೆರ್ದೆಗಳ ಸೆರಗ ಮರೆದು ಬಳಿ 
ವಿಡಿದು (೫% ಊರ. 0೩೦-೨೬೪). ೭. ಪೆಟ್ಟನ್ನು ಹೊಂದು ; ಹೊಡೆತಕ್ಕೆ 
ಒಳಗಾಗು: ಈ ಇರುಳ" ನಡೆದುದೊಂದದ್ಳುತಂ. ಪಟ್ಟ ಪಡೆ ಪಟ್ಟಂತೆ 
ಪೊಯ್ದು ತತ್ತಿ (5ತ್ಕತ್ಕಾ. ೦-0೨). ಲೆ. (ಭೂತ, ಪಿಶಾಚಿಗಳಂತೆ) ಮೆಟ್ಟಿ 
ಕೊಳ್ಳು ; ಆವರಿಸು: ಆರೋಗಣೆಯು ಸಮಂಯವಮತಾರ್ಗೆ ಭೂತಂ 
ಪೊಯ್ಲೊದಾರನೀ ಮನೆಯೆೊಳಿಂತೀಗಳೇತಕೆ ಮಾನಂ (ಕೈ ಬರಾ, ೬-೩೦). 
೯. ಕೊರೆ; ಕಡೆ; ಕಂಡರಿಸಂ: ಕಲ್ಕುಟಿಗ ದೇಯೋಜಂ ಪೊಯ್ದುಕ್ಕರವತ್‌ 
(ಎಇ. ೩೪, ೩೩೨-೩6 1029); ಚೆಣ್ಣಆಚಾ೦ರಿಯ್ಯ ಮಗಂ ಆನಿ 
xxx xಜ್ಜೆ ಆಚಾರಿ ಎ ಪೊಯ್ದ ಅಕ್ಕರವಂ (ಎಳ, 7%. ಗುಂಡ್ಮುಶೇ- 
೯4-೧8 ; 1049) ;: ದಾಮರಾಜಂ ಸಾಸನಗಬ್ಬಮಂ ಪೇಳ್ದು ಬರೆದಂ 
ಪೊಯ್ದಂ ಸಾನ್ನೋಜನುಂ ಪದ್ಮನುಂ (ಎಳ. ೪11, ಶಿರಮೊ. ೦೦-೩೯; 10851). 
೧೧. ನಾಶಮಾಡು: ಧ್ವಂಸಗೊಳಿಸು : ಭೀಮಸೇನಂ . -. . ಬಾಲಕಿಯ 
ಚೆಲ್ವನಪ್ಪ ಬನಮಂ ಕಾಡಾನೆ ಪೊಯ್ದುಂತೆ ಪೊಯ್ದಿನಿಸುಂ ಮಾಣದೆ ನೀಚ 
ಕೀಚ£ನಿಕಾಯಧ್ವಂಸನಂ ಮಾಡಿದಂ (ಕಂಶಕಾ- ಆ-60)- ೧೧. [ಗಣಿತ] 
ಗುಣಿಸು : ತಿವಿ, ಪೊಯ್‌, ಪೆರ್ಚಿಸು . . . ಬೆಳಸೆಂದು ಇಂತಿನಿಕುಂ 
ಗುಣಿಸೋದಕ್ಕೆ ಹೆಸರು (ಕೃತಶಾ. 0೦೦-6), ಪುಯ್ಕಿ : ೧. ಬಯಿದೊಡೆ 
ಪುಯಿದನೆ ಪುಯಿದೊಡೆ ಯಿಟ್‌ದನೆ (ಕ್ಯಾತತ. ೩9-68). ಪೊಯಿ: 
೧. ಇನ್ನಿರೆನೆನ್ಹು ಸಿಂಗದನ್ನಿರೆ ಹರಿ ಬೀರಲಕ್ಷ್ಮೀ ನೆರವಾಗಿರೆ ಚೋಟನ 
ಕೊೋಟೆಯೆಮ್ಪು ಸಿನ್ಮುರದ ಶಿರಾಗ್ರಮಂ ಬಿರಿಯೆ ಪೊಯಿದಂ ಕದನೈಕ 
ಸೂದ್ರಕಂ (ಬಳೆ. 11, ಮಂಡ್ಕ- ೪೦-೦೯: 980). ೧೧. ಪೊಯಿ ಗುಣಿಸು 
ವೆರ್ಚಿಸೆನಲಿವು. ಗುಣಕಾರಭಾಷೆಗಳ* (ಫೃಠಪಾ: ೦೦-0೬). ಹುಯ್ಕ್‌ : 
೧. ಚಿಕ್ಕತಂಮನು ಮೂಡಣಬೆಟ್ಟದಲ್ಲಿ ಅಸಹಾಯಸೂರನಾಗಿ ಕೊಡಲಿಯಲ್ಲಿ 
ಕಳ್ಳರ ಹುಯ್ಚು ಕೆಡಹಿ ತಾನು ಬಿದ್ದ (8999. IX-ii. 9೨೦-೩; 1386) : 
ಹರಿಯೊ ಹರಿಯೋ ಹುಯ್ಕೊ ಕಪಿಗಳ (68ರಾ- ೩೨-೦೩) ; 
ಕಡುಭರದಿ ಹಶ್ತಿ ಕೋಂಟೆಯ ಮೇಲೆ ಕುದುರೆ ಕಾಲಿಡುವುದಂ ಕಂಡೆಕ್ಕಟಿ 


೫೯೩೩ 


ಪಘೌಯತ್‌, 


ಗಳೊಳಗಣಿಂ ಬಂದು ಕೆಡೆವಂತೆ 
೫. ಪ್ರಯಾಣಭೇರಿಯ ಹುಯ್ಕ ಹೇಳು ಟೀಪು. ೩-೨೩-೩೪) 
ಹುಯ್ಕಿ : ೧. ಇವನು... ದಾರಿಯನ್ನು ಕಾದು ಬಂದವರೆನ್ನು 
ತಲೇ ಹುಯಿದು ಅವರ ಹತ್ತಿರ ಇದ್ದುದನ್ನೆಲ್ಲಾ ಕಸಿದುಕೊಂಡು ಹೊಟ್ಟೆ 
ಹೊರೆಯುತ್ತಿದ್ದನು (ನಕು. ೫11, ೦೨. ಹುಯ್ಕು,: ೧. ಈ 
ಕೊ:ಲನ್ನೂ ಹುಯ್ಯೂವಾಗ ವೇಗಕ್ಕೆ ಮತ್ತು ಬಿರುಸಿಗೆ ಪ್ರಾಧಾನ್ಯ ಹೆಚ್ಚು 
(ಕಂಕೋ- 1, ೭೦೬). ೨. ಆ ದೊರೆಯು ಇವಳ ತಲೆಯನ್ನು ಹುಯ್ಯುವ 
ಹಾಗೆ ಚಂಡಾಲನಾದ ವೀರಬಾಹುವಿಗೆ ಆಜ್ಞಾಪಿಸಿದನು (ಪೀತಿ5ಂ. IX. 3೪): 
ಹೊಯ್‌: ೧. ಬುಯೆದ್ದು ಬಯ್ಕುಲಾಆಕ ಕಯ್ಯ ಎದ್ದು ಹೊಯ್ಕಲಾಣ* 
(ಐರೇಕ್ಕ. ೬೨); ಬಸುಆಂ ಹೊಸೆದು ಹೊಯ್ದು ನೆಲನಂ ತಿರುಗಿ (ರ. ರೇ. 
06-9) ; ಒಲೆದು ಕೇಸರಿ ಹೊಯ್ದ ವೊ:ಲವ್ಮಳಿಸಿ ಕರ್ಣನ ಹಯರೆಥವ 
ನಪ್ಪಳಿಸಿ ಮರಳುವ ಲಾಗಿನಲಿ ಖಂಡೆಯವ ಖಂಡಿಸಿದ (ಕುಪ್ಕಾರ್ರೊ e 
೬-೫೦). ವ. ಮೆಯ್ದೋಲ್‌ ಬುದ್ಧಿ ವೇಳ್ವರಸು ನಂಟರ್ಕಳಂ ಹೊಯ್ದ 
ನಿಕ್ಕಡಿಯಾಗೆ (ಇಶರ. ರೇ. ೪); ಸಾವಿರಕುಟ್‌ಯ ಹೊಯ್ದುರು 
ಪೂಜಿಸಿದರು ಚತುರ ಚಂಡಿಕೆಯ (ಸಕತ. ೦೭-೦೦೦) : ಮದದಂತಿಗಳ 
ಸೊಂಡಿಲ ಹೊಯ್ದು ಸುಭಟರ ಸದೆದರೇವೇಳ್ವಿನದ್ಭುತವ (ಕಂಠಂ. ೩-೭೮). 
೩. ಸತಿಯರು ಭೂಪನಿರವ ಕಂಡುರಿ ಹೊಯ್ದ ಹೂಗಣೆಗಳಂತಿರ್ದರು 
(ಶಕಳಾ. 6-೭೪). ೫. ಹೊಯ್‌ ಡಂಗುರವನೆವಂ ಹೊಗು ಹೊಣಗೀ 
ಸಭೆಗೆ ಹೊಯ್‌ ಡಂಗುರವನಾವನಾದೊಡಂ ಹೊಟಗೆಮಗೆ (ನೆಣ್‌ರ, ರೇ. 
೬೪೫) ; ಹಲುಯುಧನಾ ತಾಳವಂ ಹೊಯ್ದನು (ಬತಪು- ೩೬-೪). 
೬. ಹೊಯ್ತುಳ್ಳೆಗಳ ಮಂನಿಜನವ ಕಂಡರು ಪಾಂಡುನಂದನರು (ಕುವ - 
೨೨-೨೨) ; ಕಡಲಳ್ಳೆ ಹೊಯ್ಯಂತೆ ಸಿಂಧು ಕಂಪಿಸಿತು (ರೋಡತ. ೨-೭). 
೯. ಗಂಗೋಜಂ ಹೊಯ್ದ ಶಾಸನಂ (ಎಳ. ೪. ಹಾಸನೆ. ೩6-46; ತು. 1007); 
ಆಸ್ಕಂದದೇವರು ಬರೆದ ಶಾಸನ ಕೇತೋಜ ಹೊಯ್ದ (೫. 12-ಸ 
೨೦೩-೨೭: 1128), ೧೦. ನಾಳೆ ಪಗೆವನ ಹೊಯ್ವೆ ನೆಂಬುಬ್ಬಾಳುತನ 
ಎನ್ನೊಮ್ಮೆ ಭೂಪಶಿಯೋಲೆಗಾತಿಯರಿದಿರಲಾಡಿದ ಭಾಷೆಯಿನ್ನೊಮ್ಮೆ 
(ಕುನ್ಶಾರ್ರೋ. ೯-೪೩). ೧೨. ಕುಟ್ಟು; ಜಜನ್ಹಿ : ಅಜ್‌ಯದವ 
ರೊಡನೆ ಸಂಗವ ವಡಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ 
(ಮುಕಾರೇ. ೨. ೬6-೦೬೦): ಹೊಯ್ಕಿ ೧. ಅರಗಿನ ಪುತ್ತಳಿಯನುರಿಯ 
ನಾಲಗೆ ಹೊಯಿದು ಮಾತಾಡುವ ಸರಸ ಬೇಡ (ಸನ. ೬೬೦ 9); ಮಂಂದೆ 
ತ್ರಿವಿಧಮುಲಎದೆ ಆಸೆಯ ಕುಳಿ ಆಳವಿದೆ ಎಡ ಬಲದಲ್ಲಿ ರೋಷ ತಾಮಸ 
ವೆಂಬ ಹೊಯಿಲು ಹೆೊಯಿವುತ್ತಿದೆ (ಸರ್ಕ. 60-999); ಶಿಶುಗಳನು ಖಳ 
ದುರಾತ್ಮಕ ಕಂಸ ತಾನಾಗಳು (ಭರದಿ ಬಂ]ದತ್ತಲೊಯಿದತಿಮುಳಿದು ಶಿಲೆ 
ಯೊಳಗಸಗವೊಯಿಲನು ಹೊಯಿದು ಮಿಗೆ ಕೊಂದ (ಸಾಳ್ಮರಾ- ೨೦-೩). 
೫. ಹೊಯಿದ ಹೊಟ್‌ಗೆ ಕುಣಿದಾಡುವರೆಲ್ಲ ಹಾಡಿದ ಗೀತಕ್ಕೆ ತಲೆ 
ದೂಗುವರೆಲ್ಲ (ಸಮಾ. ೩-೨೩) ; ಜಡರುಗಳಿರಾ ತೊಲಗಿ ಬೋ ಎನುತಡಿ 
ಗಡಿಗೆ ಜಯಘಂಟೆಯನು ಹೊಯಿದು (2ಸಫು. 39-00). ೯- ಯಾ ಶಾಸನವ 
ಹೊಯಿದ ಹುಲಿಯೂರ ಸೋಮನಾಥನ ಮಗ ಆಲೋಜಗವುಡಗಳ ಒಪ್ಪ 
(ಎಕ. ೩11, ಕುಜೆಗ. ೦೦೮-೨೩ 1429); ಶ್ರೀ ಶಾಸನವ ಹೊಯಿದಾತ ಹೊನ್ನ 
ಹಲೆಗೆಯ ಮಗ ಕಠವೀರಯ್ಯ (ಎಕ, ೫1, ಶತ್ರರು. ೦೩-೨; 1605). 
೧೩. ಒಪ್ಪಿಕೊಳ್ಳು K ಅಂಗೀಕರಿಸಂ ; ಸಮ್ಮಾತಿಸು : ನೀನಿಕ್ಕಿದ 
ಜೂಜಿಂಗೆ ಹೊಯಿದು ಗೆದ್ದ ಸಿರಿಯಾಳ (0ಸರ-. ೬೬೪). ೧೪. ಕಾಳಗ 
ಮಾಡು : ಕರೆಕರೆದು. ಮೂದಲಿಸಿ ಕಡುಹಿನ ದುರುಳರುಬ್ಬಿನ ಮೇಲೆ 
ಹೊಕ್ಕಬ್ಬರಿಸಿ ಹೊಯಿದರು ಕಾದಿ ಕೊಂಡರು ಕಾಲನರಮನೆಯ (ಕುವ್ಕಾಛೀ, 
೪-೨9). ಹೊಯ್ಯ್ಯು: ೧. ತಾನೋವಿ ಮಾಯುತ್ತಿರಲು ನಿನ್ನಯ ಶೀವ್ರ 
ತೆರೆಗಳಲಿ ಓವೆನುತ ಹೊಯ್ಯಲಿಕೆ ನಿನಗೆಯು ನಾವು ನುಡಿದೆವು (ಸಂಳಶ. 


ಹುಯ್ದು (ಸಕ್ಕುಳಿ.- ೩-೩೩)- 


ಪೊಯ್‌, , 


ಷಪೊಯ್‌, 


೦೨-೨೪), ಚಿತ್ತಜಂ ಕತ್ತಿಯಂ ಕಿತ್ತುಕೊಂಡೆತ್ತಿ ಹೊಯ್ಯುತ್ತೆ ಬರಲು 
(ಕೈ ಳಾ. ೨೬-೬); ಆ ಅಂಗಿಯನ್ನು ದೊಪ್ಪನೆ ಹಾಸುಗಲ್ಲಿಗೆ ಹೊಯ್ಕುತ್ತಾನೆ 
(ರೇಕನೈೆ. ೪0). ೫. ಹೊಯ್ಕೋ ಡಂಗುರವ ಜಗದಯ್ಯನಯ್ಯ ಶ್ರೀಹರಿ 
ಯಲ್ಲದಿಲ್ಲವೆಂದು (ಶ್ರರಂದ. ೨-೨9 ಶಂ); ತಪ್ಪದೆ ಗಳಿಗೆಗೊಮ್ಮೊಮ್ಮೆ 
ಭೇರಿಯ ಹೊಯ್ಯುತಿಪ್ಪೆದದೊಂದು ಬಾಗಿಲೊಳು (ಮೋಡಶ. ೨೦-೩೦). 
ಓ. ಢಗೆ ಹೊಡೆದಳ್ಳೆ ಹೊಯ್ಕುತೆ . . . ನಾಯಿಗಳಡಸಿದುವೆಡಬಲದೆ 
(ಮೋಹಶ- ೦೯-೦೪)- 

(ದೇ. ಮಲ. ಷೊಯ್ಕು; ಕೊಡ. ಮೊಯ್‌, ಕೋತ. ಪೊಯ್ರ್‌", ಒಯ್‌] 
ಹುಯ್ಸ್‌, ಹುಯ್ಕಿ, ಹುಯ್ಕಿ, ಹುಯ್ಯ್ಯು, 
ಹೊಯ್ಸ, , ಹೊಯ್ಯಿ . ಹೊಯ್ಕಿ , ಹೊಯ್ಯ, (ಕ್ರಿ). 
ಪೊಯ್ದು, , ಹುಯ್ದು,» ಹೂದು. ಹೊಯ್ದು, (ಭೂತನ್ಯೂ). 
೧. ಸುರಿ; ಎರೆ: ಪೊಸವುಣ್ಗಳೊಳ* ಪೊಯಾ* ಮಡುಗುವಿನಂ ಲೋಹ 
ವಾರಿಯಂ ಮಣುಗುವಿನಂ (ರಡ್ಮಾರಾ. ೦೨೬-೩); ಮಣಿವಮುಯೆಕುಂಭೆದಿನಂದು 
ಪೊಯ್ದಳೊರ್ವಳ್‌ ವಿದಳಿತಪಂಕರುಹವದನೆ ಕುಂಕುವಂಜಳಮಂ (ಇಾದಂಫೂ- 
೬೬): ಮದವಶೀಕರಣಶೃಂಗಾರರಸಮಂ ಪೊಖ್ಯೂಂತೆ ಕಸ್ತೂರಿವಾರಿಯಂ 
ಪೊಯತ್ಚಿ೦ (ಕುಸುಳೂ: 3-088 ನ). ವಿ. ವರ್ಷಿಸಂ; ಕರೆ : ನೆಲನಟ್‌ 
ದೂಡುವ ಪೊಬಕಿನೀರಲಂಪಿನಿಾ ಪದಕೆ ಪೊಯ್ಯ್ಯ ಮಟಕೆನೀರ್‌ (ಕಜ್ಮಾಮ- 
೩೨೬ ನ್ಯಾಖ್ಮಾ)- ೩. ನೆಡು; ನಾಟು: ಅಗೆಯಂ ಪೊಯ್ತೂರ್‌ ಸೊಡರೆಂ 
ಪಿತ್ತಿಸುವರ್‌ ಸತ್ತೆಡೆಯೊಳ್‌ ತವಗಂಜಿ ಭೀತಿಯಿಂದ ಮೂಢರ* (ಸಶುಶ. 
ಅನು29- 1. ೩೭೯-೨೪): ಪೊಸಬೆಳ್ಳಿದಾವತೆಗಳಾವೆಡೆಯೊಳ* ನಡೆವಲ್ಲಿ ಪೊಯ್ದ 
ಪೂಗುಡಿ ಗಡ (ಕದ್ಮಿಳಾ. ೦೮೩) ; ಗುಡಿಯಂ ವೊಯ್ದಾನೆಯ ಪೊಂದೊವಲಿಂ 
ದುಡಿದ ಪತಾಕಾಪಟಸಂತತಿಯಿಂದೆಡೆವಟ್‌ಯದ ಸರವತಿಯಂ ಬಿಟ್ಟು 
(೬ಡುಳಾ. ೭೫). ೪. ಅಚ್ಚಿಗೆ ಹಾಕು; ಎರಕಕ್ಕೆ ಹಾಕು : ಸುವರ್ಣ 
ಮನೊರೆದುಂ ಕಡಿದುಂ ಕಾಸಿಯುಂ ಪೊಯ್ದುಂ ನೋಡಿ ಪರೀಕ್ಷೆವಂತರ್‌ 


ಪರೀಕ್ಷಿಸಿಕೊಳ್ವಂತೆ (ರರ್ಶುಶ- ೦೦-೩೯ ವ). ೫. ಸೂಸು: ಎರಚೆು ;| ೩5 
ಚೆಮುಕಿಸು ; ಸಿಂಪಡಿಸು : ಆಗಳಂಗರಾಜಂ . ದುಕೂಲುಂಬರ 
ದೊಳಿಂದಾಗಿ ಚಲ್ಲಣವೂನುಟ್ಟು ಪುಡಿಗತ್ತುರಿಯ ತಲೆಯೆಳ್‌ ಶೀವೆ 


ಪೊಯುರ್ಹಿ (ಶ:ಕರಾ. ೦೨-೦೦6 ವ); ಕಣ್ಣೊಳ" ಮಳಲಂ ಪೊಯ್ದರ 
ಟ್ರುದಂ ಕೊಂಡರೆಂಬಂತೆ (ರರ್ಷಾಮ್ಮ- 6-30೩) ; ಕೆಮ್ಮನೆ ಕೈಗೂದಿರದೋ 
ವದುಪ್ಪನೊಲೆಯೊಳ್‌ ಪೊಯ್ವಂತೆ ಪಾಟ ದುರ್ಜನನಂ ಬಯ್ತ್ವುದು 
ಬಯ್ದೊಡಲ್ಲದವನಂ ವೇಲು" ಭಾವಿಸಲ್‌ ಬರ್ಕುಮೇ (ಸೂಕ್ತಿಸು. 0-೩೨). 
೬. ಬೀಸು; ತೀಡು : ಕತ್ತುರಿಯ ತಗುಳ್ಹು ಪೊಯ್ವು ಸೊವಡಾ ಸೊವ 
ಡೊಳ್‌ ಕಡುಸೊರ್ಕು ಸೊರ್ಕಿಗಾವರಿಸುವ ತುಂಬಿ ಚೆಲ್ವೆಸೆಯೆ ಕಣ್ಣೆಸೆದತ್ತು 
ಖಗೇಂದ್ರನೋಲಗಂ (60ಫ. ೨-೩). ೭. (ದಾನವಾಗಿ) ಕೊಡು; ನೀಡು: 
ಪನ್ನಿರ್ವ್ವರಾ ಏಟ್ವರಾ ಪೊಯ್ದ ಧರ್ಮ್ವುಮಿದೊವೂ್‌ ಕೆಡಿಸಿದೊನ್‌ ಪಣ್ಣ 
ಮಹಪಾತ[ಕ]ನಪ್ಪೊನ್‌ (ಎಳ. 1೪, ಶಾಮರಾ. ೬೩-೦೦ ; ಸು. 750); ಈ 
ಎನೆತಂ್ರಿ ಜಡಿಯಕ್ಕೆ ಪೊಯ್ದೋದು (ಎಕ, 1೫, ನೆಲನುಂ- ೬೦-೦೨೬: 707) ; 
ಮನೆ ತುಂಬಿದ ಪೊನ್ನಂ ಪೊಯ್ಸು ಮನಂ ತೀವಿದ ಪರಿಣುಮುತೆಯುಂ 
ಕೊಟ್ಟು ಅವರಂ ಕಳುಪಿ (ತ956- ೨-೯). ೮. ಹೊಮ್ಮಿಸಂ ; ಉಂಟಂ 
ಮಾಡು: ಮದನನಾಜ್ಞೆಗಳ್ಳ ದರ್‌ ಮೋಹಿಗಳ ಕುಲಕೆ ಹೊಆಗೆಂದು ನೂಪುರ 
ರವದೆ ನಾದಮಂ ಪೊಯ್ವರಂಗನೆಯರಲ್ಲಿ (ಕರ್ಮರಾ- 6-0): ಹುರ್ಯ್ಮ : 
೧. ಆಜ್ಯ ಹುಯ್ದರಾಗುವುದಿಲ್ಲ (ಉರಾಳ. ೬). ವಿ. ವೈಡೂರ್ಯಮಣಿಯ 
ಬೆಳ್ನರಿ ಹುಯ್ಕೆ (ಸಮ್ಮ. ೭೨೩%): ದೈವಕೆರಗಳು ತನ್ನ ಪತಿಗೆರಗು 
ತೇಳುವಳು ಅಂಥವಳು ಹುಯ್ಕೆನಲು ಮಳೆ ಹುಯ್ಯದು (ಕುಂ. ೨೩) 
೫. ಅಕ್ಕವ್ಮೇ ಗಂಗೇ ದಡದಲ್ಲಿ. _ಸರಸಶಿಯ ಅಕ್ಕೀ 'ಹೂದ'ವಳಾ ಕರೆತನ್ನೀ 


(ಹುಟ್ಟ. ೦೭೩). ಹುಯ್ಕಿ : ೧. ಒಮ್ಮಾನ ಹಾಲ ಹುಯಿದದನು 


೫೯೩೪ 


ಪೊಯಲ್‌ 


ಸಟ್ಟುಗದಿ ತೊಳಸಿ (ಸೂಕ. ೦-90. ಹುಯ್ಕಿ : ೧. ಆ ಪಾತ್ರೆಯ 
ತುಂಬ ನೀರನ್ನು ಹುಯ (ಉರಿ). ಹುಯ್ಕು : ೧. ನಿಃರ ಹುಯ್ಕೋ 
ಳವಳೆ ಹಣ್ಣು ಮೆಲ್ಲೋಳವಳೆ (೫ತದ- ೯). ೨. ಹಸ್ತೆಮಳೆ ಎತ್ತಲಾದರೂ 
ಹುಯ್ಕುತ್ತೆ (ಗಾರ); ಹುಯ್ಕೋ ಹುಯ್ಕೋ ಮಳಿರಾಯ ಹೂವಿನ 
ತೋಟಕೆ ನೀರಿಲ್ಲ (ಊಂ). ಹೊಯ್ಕ್‌ : ೧. ಆಮಿಕ್ಷೆ-ಕಾಯನ್ನು ಬಿಸಿ 
ಯಾಗಿರ್ದ ಹಾಲಿನಲಿ, ಆವುದಾನೊಂದು ಮೊಸರ ಹೊಯ್ದುದಣಅತ್ತಣಿಂದ 
ಒಡೆದುದು (ನಾಕಾ. ೪); ಬೇವಿನ ಬೀಜವ ಬತ್ತಿ. . * ಜೇನುತುಪ್ಪವ 
ಹೊಯ್ದರೆ ಸಿಹಿಯಾಗಬಲ್ಲುದೆ ಕಹಿಯಹುದಲ್ಲದೆ (೪ನ. ೬೨೭); ನೀರ 
ಹೊಯ ನಂದಿಸು (ಕೊಳರಾ. 8-6-೭೩) ; ಒಡೆದ ಹುಳಿಮಜ್ಜಿಗೆಯ 
ತಿಳಿಯುಮಂ ಚೆಲ್ಲಿ. . . ಕಡುಗಟ್ಟಿಯಾದುದ ತೆಗೆದು ಮಡಕೆಯೊಳು 
ಹೊಯ್ತು (ಸೂಶಣ. ೨-೦೬). ೨. ಆರುಗಾಲ ಮಳೆ ಹೊಯ್ದರೂ 
ಮುತ್ತೂಗಕ್ಕೆ ಮೂರೇ ಎಲೆ (ಗಾರ) ; ಎಮ್ಮೆ ಮೇಲೆ ಮಳೆ ಹೊಯ್ದ 
ಹಾಗೆ (ಗಾರ). ೩. ಹಾರುವನ ಭಕ್ತಿ ಓಡಿನೊಳಗೆ ಅಗೆಯ ಹೆ.ಯ್ದುಂತೆ 
ಕೆಳಯಿಂಕೆ ಬೇರೂಅದು (೨1ನ. ಕ. ೨೩೭-೩೪೦), ೫. ಗುರು ಲಘುವೆಂಬವರ 
ಬಾಯಲ್ಲಿ ಮೆಟ್ಟಿ ಹುಡಿಯ ಹೊಯ್ಕ್ಯದೆ ಮನಾಣ್ಚನೆ (01ರ. ೩೬೭), ಕಳೆವಳಿ 
ಸುವ ಕಪಿಯ ಭೂತ ಹೊಡೆದು ಚೇಳೂಟ್‌ ಘುಳಿಯೊಳು ನಿಂದು ಧೂಳಿಯ 
ಹೊಯ್ಯುತ್ತಿದೆ (6ರರ. ೦೩-೩೨). ಹೊಯ್ಕಿ : ೧. ಅವನ ಪುಷ್ಪತೋರಣಂ 
ಗಳಿಗೆ ದೇವತಾಸ್ತ್ರೀರು ನೀರ ಹೊಯಿವರು (ಗರಠು. ೨-೦೨-೧); ಕಾರ್ಬೊೋ 
ಲಿಕ್‌ ಆಮ್ಲದ ತೀಕ್ಷ್ಣವಾದ ದ್ರವ ಅಥವಾ ಸೀಮೆಎಣ್ಣೆ ಹೊಯಿದರೆ 
ಇರುವೆಗಳು ಬಾರದಂತೆ ಮಾಡಬಹುದು (ಅತಸಿ. ೩೦). ಹೊಯ್ಕಿ: ೧. 
ಗಿಡಗಳಿಗೆ ನೀರನ್ನು ಚಿನ್ನಾಗಿ ಹೊಯ್ಕಿ (ರೂಂ). ಹೊಯ್ಕ್ಯು: ೧. 
ಹಿಟ್ಟನ್ನು ಬೆಂಕಿಯಲ್ಲಿ ಸ್ವಲ್ಪ ಕಾಯಿಸಿ, ಅದಕ್ಕೆ ಕದಿಯುವ ನೀರನ್ನು 
ಹೊಯ ಬೇಕು (ಅರು. ೯9) ; ಧಾರೇ ಹೊಯ್ಕುವಾಗ ಹೇಳುವ ಹಾಡು 
(ಹಂಟ್ಟಹ. 063). ೨. ಬೆಳಗ್ಗೆಯಿಂದ ಒಂದೇ ಸಮನೆ ಮಳೆ ಹೊಯ್ಯುತ್ತಿದೆ 
(ರೂಢಿ). [ದೇ.॥ ತಮಿ. ಮಲ. ಪೊಟ್‌ ; ತೆಲು. ಪೋಯು) 
ಪೊಯಿ, ಹೊಯ್ಕ್‌ (ನೂ). ಹೊಡೆತ ; ಏಟು ; ಪ್ರಹಾರ ; ಬಡಿತ: 
ಒರ್ಮೆಯೆ ವೊ. ಪಾ]ಯ್ಯ ಪೊಯ್ಸಳಿಂ ನೆಗೆದು ಮುಗಿಲ್ಲ್ಗಳಿಟ್ಟೆಡೆ 
ಗಳೊಳ್‌ ತಲೆಗಳ" ತೊಡರ್ದಿರ್ದ ಜೇನ ಪುಟ್ಟಿಗಳನೆ ಪೋಲ್ಡುವು (ಶಂತಥಾ. 
90-60); ಕುದುರೆಗಳನೊಂದೆ ಪೊಯ್ಮಿಂ ಮದಕರಿಗಳನೆರೆಡೆ ಪೊಯ್ಕೊಳಿ 
ರ್ಕಂಡಂ ಮಾಡಿದ ಖಡ್ಗಧರೆರ ಭುಜಬಲಮದೆಣ ನಿಮಿರ್ಚಿದುದೊ (ಗರಾಯು. 
9-೩0); ಕೀಟಿವ ಕುಜ ಪೊಯ್ದನವನ*; ಪೊಯ್ಕೆಡೆಯೆಡೆ ಬಯ್‌ಬಯ್ಲು 
ನಲಿದನವನ್‌ (ಅಕ್ಕಾ. 90-303). ಹೊಯ್‌: ಬಯ್ದು ಬಯ್ಲುಳಂ 
ಬೇಡುವ ಹೊಯ್ದ ಹೊಯ್ದೆ ಪುಳಕಾವಳಿ ಮೂಡುವ ಗಂಡು ಹೆಣ್‌ ತಡಂ 
ಮಾಡುಗುಂ (6ಠಂಘು- ೮-೩೧): ಪವನಸಂಭವ ಹೊಯ್ದ ಹೊಯ್ಸಳ ನೆನೆದ 
ನಿಂದ್ರಾರಿ (93803. ೦೯-೬೨); ಖಾತಿಗೊಳ್ಳದ ಮುನ್ನ ಪವನಜನೋತು 
ಕೊಟ್ಟನು ತನ್ನ ಹೊಯ್ಸಳನು (ಕನಾ: ೦೦-೩). [ನ ಪೊಯ್‌,] 
ಪೊಯಲ್‌. ಪುಯಲ್‌, ಪುಯ್ಕಲ್‌, ಪೊಯ್ಲು. ಹುಯಲು, 
ಹುಯ್ಯಾಲ್‌ ಹುಯ್ಕಲು, ಹುಯ್ದು, ಹೂಯಲಂ, ಹೂಲ್ಕಿ, 
ಹೊಯಲಾ,. ಹೊಯ್ಯಲಂ, ಹೊಯ್ದು (ನು). ೧. ಏಟಂ; ಪೆಟ್ಟು; 
ಹೊಡೆತ : ವಿಷಯಗಳಿಂಬ ಪೊಯಲ್ಲಳಂ ಸಾರಲೀಯದೆ . . . ಸಂಸಾರ 
ಮೆಂಬ ಮಹಾನದಿಯಂ ದಾಂಟುವುದು (ರರ್ತಾಕ್ಕು. ೬-೨೦೪) ; ವೀಚಿಯ 
ಮೊಯಲ್ಲಳಿಡೆ ಸಿಲ್ಕುವೆಳೆವಿತಾನ್ಗಳಿಂ ವೀಚಿಗಳನೊಡೆದುರ್ಬಿ ಪರಿವ 
ಬಲ್ಮೀನ್ಗಳಿ೦ (ಉರ್ದಟ!: ೩-೮9). ಪುಯಲ್‌ : ೧. ಜಿನುಗುತ್ತುಂ 
ಭೋಂಕನೆ  ಮಧುಪನಿಕಾಯಂ ಸೋಂಕೆ ಶನ್ನನೇವೈಹ ಕರಂ ಕೊನೆ 
ವಂತಿರ್ದುದು ವನಪವನನ ಪುಯಲಿಂದೊಲೆವ ಕಂಬುಲತೆ ಸೊಗಯಿಸುಗುಂ 
(ಕುಸುಮಾ- ೨. ಹೊಡೆದಾಟ; ಕದನ; ಕಾಳಗ: 


೪-೨೫)- 


ಪೊಯಲ್‌ 


ಶ್ರೀಕಣ್ನಿಯ್ಯ ತುಜುಗೊಣ್ಣಲ್ಲಿ ಪುಯಲ್‌ಗಾಗಿ ತುಜು ಅಬಕ್ಮಿ ಸತ್ತ 
(ಎಕ ಸ: ಶ್ರೀನಿಕಾ. 20-00; ಸು. 8601). ಪುಯ್ಯಲ್‌: ೨. ತುಟುಪಿನ 
ಪುಯ್ಕಲೊರ್ಳ ದೊಮ್ಮರ ಕಂಡವಂ ಸತ್ತು ಸ್ವರ್ಗಾಲಯಕ್ಕೇಟ್‌ದನ್‌ 
(ಎ3. ೪1, ೦೬೩-೩: 780) ; ದಾವರಂಗದ ದೊದಿಪನ್ಹಿಗಲಿಯು ಕೆಲ್ಲೂರುಂ 

.- ಕರ್ವೂರ ತುಜುವಂ ನೊಟವ್ಹುನ ಪರಿ ಬನ್ನು ಹೆವರ್ಮ್ಮಾಗೆಯ 
ವಳ ಗಯೊೊಳಿಕ್ಕೆ ಕೊಣ್ಣು ಪರಿದೈದಿ ಬಲವಮ್ಮನಂ ಮೂದಲಿಸಿ ಮುನ್ಮಣ 
ಪುಯ್ಕಲ ಪಿನ್ಮಿಕ್ಕಿ . . ಮಗುಟ್ಟು ಬರುತಿಲಕ್ಬೊಡೆ (ಎಳ. XI, 
ಕಿಶಟೂ. ೦೦-೮: ಸು- 98301) : ಪುಯ್ಕಲ್ಲೆ ವಂದ ಖರ ದೂಷಣರನವರ 
ಸೇನೆವೆರಸು ಕೊಂದು (ಶಂಕಾಮಾ- ೦೦-೨೭ ನ). ಹಿ: ಸೂರೆ; ಲೂಟಿ: 
ನೈಪಬಾಧೆ  ಕಳ್ಳರಿಂದಾದ ಪುಯ್ಕಲಗ್ನಿಪುಕೋಪಮುಬ್ಬರದಿಂದಪ್ಪಪ 
ಸರ್ಗಮೆನಿಪ ವಾರ್ತಾಪ್ರುಪಂಚೆಮಾದಲ್ಲಿ ಕೇಳಬೇಡೋಸಅ್‌ ಯಂ 
(ರೋಕೋಶ. ೧೨-೩೨). ೪. ಆರ್ತನಾದ ; ಆಕ್ರಂದನ ; ಚೀರಾಟ: 
ಈ ಪುಯ್ಯಲನಾರಯು ಬರ್ಪೆನೆಂದು ಭೀಮನವಿರಿಸಿ ಕೊಂತಿ ತಾನೆ ಪೋಗಿ 
(ಗಂಪಥಾ. ೩-೨೪ ಏನ); ತುಟಿವಂ ಕೊಣ್ಣು ಮೆಣ್ಣಿ ರುಡೆಯನುರ್ಚ್ವದರೆಂಬ 
ಪುಯ್ಯಲಂ ಕೇಳ್ದು ಕಡಿಗಣಿಸದೆ ಮಾಚಗಾವುಣ್ಣನಟ್ಟಿ ಮುಟ್ಟಂಜಿ .. - 
ಸಂಗ್ರಾಮಮಂ ಪರಿಚ್ಛೇದಿಯಾಗಿ ಮಾರ್ಬ್ಬಲದಾಳು ಮೂದಲಿಸಿ (ಎಕ. 
111, 1058) : ಈ ನೆಲನೆಯ್ದೆ ಕಾಯ್ದು ಮತ್ತೆಮ್ಮು 
ಮನಟ್ಟಿ ಮುಟ್ಟಿ ಸುಡುತಿರ್ದಪುದೆಂದಿಡುವಂತೆ ಪುಯ್ಯಲಂ ತಮ್ಮ ಕರಾಸ್ರ 
ದೊಳ್‌ ತೊವಲನಾಂತು ನೆಟಲ್ಲೆ ತೊಟಲ್ಲವಾನೆಗಳ* (ಬಿರಪು. ೪-೮೨). 
೫. ಗಲಾಟಿ ; ಗದ್ದಲ : ಬಂದ ಕಡುಗುದುರೆ ಪೊಲದೊಳ್‌ ವಿಂದವರಂ 
ತಿವಿದುವಕಟ ನೋಡಿರೆ ತಂನಿಂತೆಂದಆಿತಿಯಬಾರದಿದು. ಪೊಸತೆಂದೊ 
ರ್ಮೆಯೆ ಪೊಜನೆ ಪುಯ್ಕಲಂದತ್ತಾಗಳ್‌ (ಕಡ್ಮಿಕಾ. ೨೫೭) . ಓ- ದೂರು; 
ಮನವಿ; ಅಹವಾಲು: ಐಳಿದರ ಪುಯ್ಕಲಂ ಕರೆದಾಳೋಚಿಸಿ 
ತಿರ್ದಿ ಸಂತಸಂಬಡಿಸದೆ . . , ಕೆಡಿಸಿದಂ ನೃಪಸುತನೇ (ರರ್ಮಾಮ್ಮ - ೨-56) ; 
ನೀನಂರಯ್ಯಲಾರ್ಪೊಡೆನ್ನ ಪುಯ್ಕಲಂ ವಪೇಬಕ್ವಿಂ (ಕೀವಸಂ. ೨೦-೨೨) ; 
ಅನಿತುಂ ಗಿರಿಗಳು ಬಾಂಡವವನಮಂ ಹಸಿವೋಗೆ ಮೇದು ಮೆಲ್ಕೊತ್ತು 
ಕಿರಲ್‌ ವನಪಾಲನೀಕ್ಷಿಸಿ ಪರಿದನಿಮಿಷಪತಿಯಲ್ಲಿಗೆಯ್ದಿ ಪುಯ್ಕುಲನಿಟ್ಟಿಂ 
(ರರ್ಮ೯ಶ. ೩-೩೨). ಪೊಯ್ಸು: ೧. ಅಡಿಯಿಂ ಮೇಗಣ್ಣೆತ್ತುವ ಕಡುಗಾಳಿಯ 
ಪೊಯ್ದೊಳಿದಜ ನೀರೊಗೆದಪುದು (6ರಿಫು. 0೩-83) ;: ಪೊಜಮಡುವ 
ಸಾಪದಕ್ಕರದ ಪೊಯ್ಲಿಂಗೆ ನಡುಗುವಂತೆ ಕೆತ್ತುವ ತುಟಿಯುುಂ (ಕದ್ಮಿಳಾ. 
೩೦೦); ಉರಿಯ ಮೊಯ್ಲೂಗಳೆಎಳಂದು ಕಾಲುಡುಗಿ ಬೀಳ್ವೆ ಬಹುದನುಜರಿಂ 
ಮನುಜರಿಂ. - . ಪಾಳಾದ ಸಕಲಲೊ:ಕಂಗಳಿಂ ಕಂಗಳಿಂ ನೋಡಲುರಿ 
ಘನಮಾದುದು (ಕಂತು. ೪೬-೨೬): ಹುಯಲು : ೧. ಒಂದು ಹುಯಲಂ 
ಗಣೇಶ್ವರನೆಯ್ದೆ ಹೊಡೆಯಲು (ಏಕ್ಶಫು. ೨-6-೩೦). ವಿ. ಕಂಬೆಯನಾಯ್ಕ 
ಮಗ ಬೆೊಂಮೆಯನಂಯ್ಯನು ವೂರ ಹುಯಲಿಕಾಗಿ ಕುದಿ .., ಸುರ 
ಲೋಕಕೆ ಸಂದಂ (ಎಕ. ೫೪. ತಿಶರೂ, ೧೬೦-೦೨; 1277); ಜನ್ನೆಗುರುಗಳ 
ವೂರಳಿದು ಹುಯಲ ಹರಿದು ಕುದಿ ತಲಳ್ತಿಟ್‌ದು .. 
(ಎಕ. ೪11, ಶಿನಮೊ. 1237) ; ಹೊಂಗನೂರ ಹುಯಲೊಳಗೆ 
ಬಿದ್ದನು (ಎಕ. 1೫, ಶನ್ನಕ. ೦೪೭-೬; 1437): ಹುಯ್ಯಲ : ೭. ದಾಳಿ; 
ಆಕ್ರಮಣ ; ಕಡೆಗಣ್ಣಿಂದಿಸುವಂತೆ ಚಂದ್ರಕರಮಂ ತೆಂಗಾಳಿಯಂ ಜೋಲ್ಡ 
ಪೂಮಂಡಿಯಿಂ ರೋಂಪಿಸುವಂತೆ . . . ಎಲ್ಲರ ಧೈರ್ಯವ:ಂ ಮೊಲೆಯ 
ಬಣ್ಣಿಂ ನುರ್ಗಿ ನೂಂಕಲ್ಕೆ ಧೀಂಕಿಡುವಂತಾಡಿದಳುಯ್ಯಲಂ ತರುಣಿ ತಂದರ 
₹ಾಮನಿಂ ಹುಯ್ಯಲಂ (೨ನುಪು. €-೬). ಹುಯ್ಯಲು; ೧. ಇನ್ನಿವನಿಂದಂಗ 
ಭವನ ಹುಯ್ಯಲು ಬಂದೆನ್ನ ನೋಯಿಸಿ ಕೊಲ್ಹುದೆಂದು ಉನ್ನತವ:ಪ್ಪ ಭೀತಿ 
ಯೊಳು ನಡುಗುವಂತೆ ಕನ್ನೆಯ ತನು ಕಂಪಿಸಿದುದು (ಶ್ರೀಶಾಲ- ೪-೧೦೩) - 
೨. ಬೊಂಮಂಣ್ನನು ದಿವಿಗೆಯ ಹಳಿಯ ಹುಯ್ಯಲಲ್ಲಿ ಸಮರಂಗದಲ್ಲಿ 


ಶಿಕುರಿ. 6೩-೦೬ : 


- ಸರ್ಗ್ಗಪ್ರಾತ್ತರಾದರು 


೬೦-೧೩ ; 


! ೫೯೩೫ 


20 


25 


ಪೊಯಲ್‌ 


ಕಾದಿ ಸುರೆಲೋಕಪ್ರಾಪ್ತನಂದ .(ಎಕ, ೪೫, ಶಿಳಾಂ. ೬೩-೨; 10481) ; 
ಮಹಾಗಜವು ಪ್ರಳಯವಹಲ್ಲಿ ಮಣ್ಣ ಮೊರಡಿ ಕದೆಡಿದುದಿಲ್ಲ. . . ಬಲ್ಲಿದ 
ರೆಲ್ಲರು ಕಾದಿ ಮಡಿದಲ್ಲಿ ಹಂದೆ ಹುಯ್ಕಲಲ್ಲಿದ್ದು ಅಂಜಿದುದಿಲ್ಲ (ಕೋಾ. 
ಹೊಳಲು ತೆಲೆಕೆಳಳಾಯ್ತು ಹುಯ್ಕಲು ತಳಿತುದೊಳ 
ತೋಟಿಯಲಿ (ಕುಕ್ಕಾರ್ರೋ: ೭-೬). ೪. ಧಾರುಣಿಯ ಜನದ ಹುಯ್ಕಲ 
ನಿಲಿಸಬೇಕೆಂದು ಪಾರದಿಗೆ ಪೊಚಮಟ್ಟು . . . ಗುರು ವಿರೂಪಾಕ್ಷನೆಂ 
ಕಂಡನವನೀಶನು (ಕಳ. ೩ ಸೂಕನೆ) ; ಕೇಳಿದನು ಮುರವೈರಿ ತನ್ನಯ 
ಮೇಳದೈವರ ಸತಿಯ ಹುಯ್ಯಲ (ಕುವ್ಮಾಸೆ. ೦೪-೦೩೦) ೫. ತನ್ನಂಗವತಾ 
ಬಡಿದುಕೊಂಡು ಇದಿರಿನಲಿ ನೋವ ಕೇಳುವನಂತೆ ... ಹೆಮ್ಮೆಗೆ ಹುಯ್ಯಲಿ 
ನಲ್ಲಿ ಸಿಕ್ಕಿ ತನ್ನ ತಾನಆಸಿಕೆ ೧ಂಡಂತಶಾಯಿತ್ತು (ತೋಳು. ೩೨-೦೩೨) ; ಜಗದ 
ಹುಯ್ಯಲು ಜಡಿಯಲಭ್ರೆದೆಲಗಿದು ಕೌರವಸೇನೆ ಹರುಷದ ಸೊಗಸಿನಲಿ 
ಮೈೈಮಅಕ್‌ಯೆ ಕೃಷ್ಣಾದಿಗಳು ಕೈಮಲ್‌ಯೆ (ಳುವ್ಮಾರ್ರೋ- ೦೯-೩೩) - 
೬. ಅಯ್ಯಾ ಅಯ್ಯೂ ಎನ್ನ ಹುಯ್ಯಲ ಕೆ£ಳಯನ್ಶಾ (2ಸನ- ೪೭); 
ಅಯ್ಕಯ್ಕೋ ನಿಮ್ಮ ಕರುಣದ ಶಿಶು ಎಂದು ಹುಯ್ಕಲ ಲಾಲಿಸಿರೋ 
(ಕಿನಗೀ. ೦6೨-೪೦೩); ಸುರರು ದಾನವಬಾಧೆಗಾಣದೆ ಹರಿಗೆ ಹುಖ್ಯೂಲ 
ನಿಟ್ಟೊಡವರಿಗೆ ಕರುಣದಲಿ ಮೈದೋಟ ನರಹರಿಯಭೆಯವನು ನೆಗಹಿ 
ಗಣ. ೦-೦೬). ಹುಯ್ದು: ೧. ತತ್ತರುಗವನು ತೆಗೆದಂಗಣಕೆ 
ಹಲ್ಲಣಿಸಿ ಹತ್ತಿ ಹೊಯ್ದಾ ಚವಮ್ಮುವಟ್ಟಿಗೆಯೆ ಹುಯ್ಲಿಗೆ ಕರುತ್ತು ನಭ 
ಕುಪ್ಪರಿಸೆ (ಸನ್ಮುಳೌ. 0೦೦-೬೩೦; ಆರ ನೋಡಲು ಸುರುಟಿಯ ಕಶ್ತಿಗಳ 
ಹುಯ್ದು ಧಾರೆಗಿಕ್ಕಡಿಯಾವವರು (ಕಂಠಂ. ೦3-೪೯). ವಿ. ಸೈನಿಕರೊ 
ತಮ್ಮ ಕತ್ತಿಗಳನ್ನು ಹಿರಿದು ಹುಯ್ಲಿಗೆ ಸಿದ್ಧರಾದರು (ಕಾಂತರಾ, 0೬೪) - 
೫. ಸುರ್ವಭೌಮನ ಮನೆಯ ತುರಗವನೋರ್ವ ತಸ್ಕರ ಕೊಂಡು ಬರಲಿಕೆ 
ನೀರ್ವಹದಿ ಹುಯ್ಲಾಯುತ್ತಿ ಬೇಗದಿ (ಸಂಠಶ. ೦9-08). ಹೂಯಲು:; 
೫. ಮಾಯಲುಣ್ಣಲಿ ವೀಳ್ಯ ಕೊಳ್ಳಲಿ ಹೀಯಲೊಣಗಲಿ ಕಂಂತೆಯುರ ಬಲು 
ಹೂಯಲನು ಮಾಡಲಿ (ರಾಗ. ೦೧-೩೪-೨೪)- ಓ. ಬಂದಿರೈ ಸುರ 
ವರರು ಹೂಯಲ ತಂದಿರೈ ತನಗಕಟ (8ಕಾಗ- 6-8-09), ಹೂಲ್ಕಿ : 
೨. ತಗ್ಗಿಸಿದರೆಡಬಲನ ಹೂಲಿಯ (ಕೊಲ್ಮಾಕ- ೨9೦). ೫. ಪುರುಷರ 
ವಿರುದ್ಧ ವೃರ್ಥವಾಗಿ ಹೂಲಿಯನ್ನೆಬ್ಬಿಸಬಾರದು! (ವ್ರಿಕ್ಕತೀ. ೦೮೯): ಹುಲಿ 
ಯುಬ್ಬರವು ನಿಲಲು ಇವನ ಹೂಲಿ | (ಕಂಕನ ೦೪-6); ಇಕೋ ನೋಡು 
ನಾನೆ ಹುಲಿ! ಬರಿ ಹೂಲಿ! ವನಮಾಲಿ! (19 0ಕರ್ಮ- ೦೩-0೩) - ಹೊಯಲು ; 
ಪಿ. ವರರೂಪ ಶೌರ್ಯಗಳರಸ ಅವರ ಹೊಯಲಾ ಸಾಹಸಗಳನ್ನು 
ವರಸಸಿಯಿಂ ಭಜಿಸಿ  (ಖ್‌ಗಂಂ. 69-0). ಹೊಯ್ಯಲು : 
೪. ದೇವತತಿ[ವರಕೆ] ನಾ ದೂತ ಕಳುಪಿದರೆನ್ನ ನಿನ್ನ ಹೊಯ್ಕ್ಯಲ ಕೇಳ್ದು 
ಕರುಣದಿಂದ (ತುರಂಗ. ೨೨೨೪). ಹೊಯ್ತು : ೧. ಕಂಡೆಮ್ಮೆಯ ಹುಲ 
ಊರ ಕೋಣ ಕುಡಿದು ಮತ್ತಾರನು ಲೆಕ್ಕಿಸದೆ ಬಹುಜನರ ನೋಯಿಸಿ 
ಬುಹಲ್ಲಿ ಒಂದಂಡಿನ ಬಾಲದ ಹೊಯ್ಲು ಗಂಜಿ ಓಡಿ ಹೋಯಿತ್ತು (ನೋವೂ, 


೨೫೦.೮೦೨) ; 


06೨-೬೮೩) $ ದಚ್ಬೈಸಿದುರಿಯ ಹೊಯ್ಲಿಂಗಾಅದಕಟ ಬಾಯಿಟ್ಟು 
ಪಶುಮೃಗಪಕ್ಷಿ ನೆರೆದೊಅಲುತಿರೆ (ಸಿದ್ಧಳ- ೭-೩೦) ; ಕೋಮಲೆಯರೆ 
ಕಟಾಕ್ಷದ  ಹೊಯ್ಲಿಗಳುಕದನೇ ಮಹಾಧೀರ (ಕೀನಂತ: ೩-೭೨); 


ಉರವಣಿಪ ತೇಜಿಗಳ ಕಡುಹಿನ ಖುರದ ಹೊಯ್ಲಲಿ ವಿಲಯಪವನನ 
ಗರಿಯ ಗಾಳಿಯಲಿ ಹರನ ನಯನಜ್ವಾಲೆ ಪುರ್ಥಿಯ ಸರಳೆ ಕಿಡಿಯಲಿ 
ಪಲ್ಲಟಿಸೆ (ಕಾಣ್ಕರ್ರೋ- ೩-೨). ೨. ಮಜಹ ಪಡೆಯರು ಘಾಯ 
ಖಂಡಿಗೆ ತೆಜಹುಗಾಣರು ಹೊಯ್ಸ ಹೋರಟೆ ಹೊಗೆ ಬಿದ್ದವು ಕದ್ದ 
ಎಬ್ಬರ ದೃಷ್ಟಿ ಮನಮನವ (ಕುನ್ಮಾಗ. ೬-೨೭)- ೫. ಕೇಣವಿಲ್ಲದೆ ಭಟರ 
ಹಾಣಾಹಾಣಿ ಮಸಗಿತು ಖಣಿಖಟಿಲಹೊಯ್ದಾಣೆಗಳ ಬಿಚುಗಿಡಿಯ ಹಿರಿಯು 
ಬ್ಬಣದ ಹೊಯ್ಲುಗಳ (ಕುಠ್ಕಾಕ, ೨-೦9). ಲೆ. ಮಿಡಿತ; ತಂಡಿತ: 


ಪೊಯಶಳ ೫೯೩೬ 


ಲಲನೆ ಮೂಗಿನೊಳುಸುರನಳ್ಳೆಯೊಳು ಹೊಯ್ಲೆನುಗುರೊಳು ರಜವನೆದೆ 
ಯೊಳಲ್ಲಾಟಮಂ . . , ರೋಮದೊಳು ಬಲ್ಪನಾರಯ್ಲು ಕಾಣದೆ 
ನೊಂದಳು (೬8೧. 03-9೬). ೯. ನಿಃಶ್ವಾಸ: ಮೇಲುದುಗುಡದ 
ಮುಖದ ಚಿಂತೆಯ ಜಾಳಿಗೆಯ ಜಡಮನದಲಿದ್ದರು ಸೂಳು ಸುಯ್ಲೊನ 
ಹೊಯ್ದ “ನಾಸಾಪುಟದೆ ಬೆರಳಿನಲಿ (ಕುರ್ಶಾಅ” ೦೭-೦). ೧೦. ಬಾಜನೆ : 
ಹಯ ಹೊಯ್ಲಿನಲಮರಗಿರಿ ತಅತಖ್‌ಸೆ ತೂಳಿದರಸ್ವಶಸ್ತ್ರದ ಹೊಟಾಗೆ 
ಯಲಿ ಹೂಳಿದರು ಹೊಗಿಸಿದರಾನೆಕುದುರೆಗಳ (ಕೊರಕಾ. ೩-೬-೪); ನೆಟ್‌ 
ಯದಂಬರವಿವರ ಗಮನದ ತೆಅಟಗೆನೆ ತೇರಯ್ಸಿ ತೊಡೆಗಳ ಹಚಕಯ 
ಹೊಯ್ಲಿನಲಿಳಿದರಾ ಪ್ರಸ್ರವಣಗಿರಿಗಾಗಿ (ಕೊರರಾ- 3-೪-0೬). ೧೧. 
ಚಚ್ಚಿಕೊಳ್ಳುವಿಕೆ ; ಬಡಿದಂಕೊಳ್ಳುವಿಕೆ : ಬಾಯ ಬಸುಟ್‌ನ ನೊಸಲ 
ಹೊಯ್ಲ್ಲಿನ ರಾಯನರಸಿಯರರಸನಿದಿರಲಿ ಹಾಯಿದರು (ಕುಠ್ಮಾಳ. ೦-೩). 
ಹುಯ್ಕಲೇಳಿಸು ಇ ಗೋಳಾಡುವಂತೆ ಮಾಡು : ಜೀಯ ಕಳುಪು 
ಪಾಳೆಯವನೀಗಳೆ ಹೊಕ್ಕು ಹುಯ್ಯಲೇಳಿಸಿ ತುರುಕರನು ಕಯ್ಯಾರೆ 
ಕೊಂದು ... ತೋಜ್‌ದವೆವು (ಕುರಾತಾಂ. ೦೯-೩೭). ಹೂಲಿ 
ಎಬ್ಬಿಸು « ಗಲಾಟೆ ಮಾಡು ; ಗಲಭೆಯೆಬ್ಬಿಸು : ಕೂಗು ಕೇಕೆ 
ಗಳಿಂದ ಹೊಲಿ ಎಬ್ಬಿಸಿಕೊಂಡು ಇವರೆಡೆಗೆ ಬಂದು ನಿಂತ ಕೂಡಲೆ 
ಅವರಲ್ಲಿಯ ಒಬ್ಬನು ತನ್ನ ಕೈಯಲ್ಲಿಯ ಕೊಡಲಿಯನ್ನೆತ್ತಿ . . . ಬೀಸಿ 
ಒಗೆದನು (ಇಂಗಾಶೆ. ೬೧)- "ಪೊಯಿಲ್‌' ಪರಾ. 
(ಪೊಯ್‌, + ಎ. ಅಲ್‌. / ತಮಿ, ಪೂಚೆಲ್‌; ಮಲ. ಪೂಯಲ್‌] 

ಪೊಯಶಳ “ಪೊಯ್ಸಳ' ನೋ. 

ಪೊಯಸಳ “ಪೊಯ್ಸಳ' ನೋ. 

ಪೊಯಿ " ಪೊಯ*' ನೋ. 

ಪೊಯಿನೀರು "ಪೊಯ್ನಾರ್‌ ನೋ. 

ಪೊಯಿಲ್‌, ' ಪುಯಿಲ್‌, ಪೊಯಿಲು, ಹುಯಿಲು, ಹೊಯಂಲ್‌. 
ಹೊಯಿಲ್ಕು (ನಾ). ೧. ಏಟು ; ವೆಟ್ಟು ; ಹೊಡೆತ: ತೃಣವುಂ 
ತೆನೆವೋದ ಬಟ್‌ಕ್ಕೊಣಗುವುದದಅತಂದೆ ನರರ ಬಾಟ್‌ ಲಘುಕಾಲಂ 
ಹಣಿದದ ವೊಯಿಲ್ಲೆ ವೊದಲ್ನಡು ಕಣೆಯೆನ್ನದಿದೆಳವೆ ಜನ್ವನಂ ಮುಪ್ಪೆನ್ನಂ 
(ನಂತು. ೩-೭೦) ; ಪೊಯಿಲ್ಗಳು ಸರಕು ವಹಡದೆ ವುುಗ್ಗಿ ಕಎದರಾ 
ಶ್ರಿಪುರವುಂ ಸುತ್ತಲಾ ದಿವಿಜಭಟರು (ತಂಪು. 33-೩೦). ಪುಯಿಲ್‌ ; ೨. 
ಹೊಡೆದಾಟ ; ಕದನ ; ಕಾಳಗ: ಇರ್ಕೆೇರಿ ಬಸವಪಟ್ಟಣದುರ್ಕರಸ 
ರ್ಗೊಂದು ನೆವದೊಳಂದಿಂಗೆ ಪುಯಿಲ್‌ ಪೆರ್ಕಳಿಸಿ ಮಯದಿರೆ ಭೃಶಕರ್ಕಶ 
ರಟಿಿಗೆಯ್ಮೆ ವಟ್ಟಿಗೊಡನಡಿಯಿಟ್ಟ೦ಲ್‌ (868. ೨-೪೦) ; ಅತ್ತಲಾ ಪುಯು 
ಲೊಳ್‌ ನೊಂದು ಪೊಬಲ್ಲಳಂ ಪೊರ್ದಿದ ... ನೆರೆದೊಲೆಗಳ್‌ (ತಳವಂ. 
೪೪-0೪). ಪೊಯಿಲು : ೩. ದೂರಂ; ಮೊರೆ; ಮನವಿ; ಬೆಳಪ 
ಕೆಯ್ಗಳೊಳ್‌ ತಲೆಗೊಯಿಲು ಮುಳಿದ ಕಡುನಲ್ಲರೊಳೆ ಪೊಯಿಲು 
(ಬಂ೫ಂ- ೦-೦೪): ಹುಯಿಲು ; ೧. ಆವ ದೆಶೆಗೋಡಲಲ್ಲಲ್ಲಿಗೆ ಬಂದು 
ಬೀಳುವವು ಹುಯಿಲುಗಳು (ರೀಕ್ಕಿಪು: ೨-೯-೩9): ಫೀ ವೊರೊಪ್ಪೂರಾ 
ಗವುಣ್ಮನ್‌ ಅಜಕೆಅ ಹುಯಿ(ಲೊ)ಳು ಸತ್ತನ್‌ (ಕ್ಕ60. ೧೪೬, ೦-೪ ; 
1ಂರೆಡು ಕತ) ; ನಿಮ್ಮ ತನ್ನೆ ನಮ್ಮ ಕಾರ್ಯನಿಮಿತ್ತ ಹುಯಿಲಲಿ ಬಿದನಾಗಿ 
ಈ ಕಾನನು ನೆತ್ತರಕೊಡಿಗೆಯಾಗಿ, ಕೊಟ್ಟನು (ಮಂ. ೦೪೨೩ 66-೩ ; ?). 
೪. ಗಲಾಟೆ ; ಗದ್ದಲ : ತಿಳಿಯದ ಮೂರ್ಬರು ಎಬ್ಬಿಸುವ ಹುಯಿಲು 
ವೃರ್ಥಾಲಾಪವಲ್ಲದೆ ಮತ್ತೇನೂ ಅಲ್ಲ (೭ರ್ಮಾರ. ೭8) :. ಇದು ಸುಮ್ಮನೆ 
ಜನಸಾವನಾನ್ಕರನ್ನು ಹುರಿದುಂಬಿಸಲು ಎಬ್ಬಿಸಿದ ಹುಯಿಲು ಆಗಿದ್ದರೆ, 
ಅದರ ಬಗೆಗೆ ವಿಶೇಷ ಆಕ್ಷೇಪಣೆಯಿಲ್ಲ (ಪುಕ್ಷತ್ರ. 8೨). ೫. ದಾಳಿ; 
ಆಕ್ರಮಣ : ಹಾದರದಲ್ಲಿ ಬಂದಿದ್ದು ಹುಯಿಲಲ್ಲಿ ಹೋಯುತ್ತ (ಗಾರೆ) 
ಹೊಯಿಲ್‌ : ೧. ಹೊದ್ದಿಯು ಹೊದ್ದದ ಹೊಯಿಲೆಸೆದುವು ಜೋಡರ 


ಪೊಯಿಸು 


ಸುಸಿಲೊಳ್‌ (ಉದ್ಮರೇ. ೪-0೩).- ಹೊಯಿಲ್ಲು : ೧. ದಶಮರುತನ 
ಹೊಯಿಲಿಲ್ಲದೆ ತುನೆ ಲಿಂಗದ ಜ್ಞಾನಜ್ಮೋತಿಯ ನಿಲವೋ (ಅಶಕಂ: 
3೨3೬-೦೦೩೦) ; ಕೆಲಬರನು ಹೊಜಕೈಯ ಹೊಯಿಲಲಿ ಕೆಲಬರನು 
ಧನುವಿನಲಿ ಗದೆಯುಲಿ ಹೊಯ್ದು ಕೆಲಕೆಲರ ಕಲಕಿದನು ಬಲಜಲಧಿಯನು 
(ಕುನ್ಮಾರ್ರೋ, ೦೬); ಕುಂಭಸ್ಮಲ ಬಿರಿಯಲಂಕುಶದ ಹೊಯಿಲಿಂದ 
ಬರಿಸುತಿಹರು ಸಾಧನೆಯನಂಕದ ಮದಕರಿಗಳಿಗನ್ಗಿ ಕೋವಿದರು (ಕುರಾಸಾಂ. 
೪-೬0). ವಿ. ಏನೆಂಬೆನು ಕುಮಾರೆರೆ ಹೊಯಿಲ ಬೆಳೆಸಿರಿಯ (ಕುನ್ಮಾರ್ರೋ- 
€: ೨೪). "ಪೊಯಲ್‌': ಪರಾ. 

ಹುಯಿಲು ಎಬ್ಬಿಸು, ಹುಯಿಲೆಬ್ಬಿಸು- ಗಲಾಟೆ ಮಾಡು ; ಗಲಭೆ 
ಯೆಬ್ಬಿಸು : ವಿದ್ಯಾರ್ಥಿಗಳು ಅವನ ಭಾಷಣಕ್ಕೆ ಗುಲ್ಲು ಮಾಡಿ ಹುಯಿಲು 
ಎಬ್ಬಿಸುತ್ತಿರಲಿಲ್ಲ (ರೂರಸ. ೦೮೭); ನಿಃಸ್ವಾರ್ಥಹೃದಯಿಯಾಗಿ ದುಡಿಯುತ್ತಿರು 
ವಾಗ ಈಗ ಈ ಸ್ವಾರ್ಥದ ಸೆಳಕು ಹುಯಿಲೆಬ್ಬಿಸಬೇಕೆ? (ರಕ್ತರೈ- «೩)- 
ಹುಯಿಲು ಕೊಡು ಎ ಮಾಟ ಮಾಡಿ ಕೊಲ್ಲಿಸು: "ಹುಯಿಲು 
ಕೊಡುತ್ತೇನೆ'' (ಮಾಟ ವಾಡಿ ದೆವ್ವದ ಸಹಾಯದಿಂದ ವೈರಿಗಳನ್ನು 
ಕೊಲ್ಲಿಸುವುವು ; ಎಂದರ್ಥ) (5ಾನೊರು. ೩೬೩)- ಹೊಯಿಲು ಹಿಡಿ ಎ 
ಜೋಲಿ ತಪ್ಪಿಸಿ ನಿಲ್ಲು; ಸಮತೂಕದಲ್ಲಿರು : ಕುಂಟೆಯನ್ನು ಹತ್ತಿ 


9 


ಎರಡು ಕಾಲುಗಳನ್ನೂ ಮೇಣಿಯ ಆಚೆ ಈಣಿ ಇಟ್ಟು , . , ಬೊಡ್ಡೆ 


ಛಾ 


ಎತ್ತುಗಳ ಹಗ್ಗದ ಆಧಾರದಿಂದಲೇ ಹೊಯಿಲು ಹಿಡಿದು ನಿಲ್ಲಚೇಕಾಗಿತ್ತು 
(ರೆಳ:ಮು. ೨೬6),: [ಪೊಯ್‌, + -- ಇಲ್‌ . / ಕೊಡ. ಮೊಯಲ್‌] 


ಪೊಯಿಲು " ಪೊಯಿಲ್‌ ' ನೋ. 
ಪೊಯಿಲ್ಹೆಚು (ಕ್ರಿ). ಏಟು ತಿನ್ನು: ಪೊಯ್ದೊಡೆ ಬಜುಬಂ ಪೊಯಿಲ್ವೆ 


ತ್ರ್ವಂತೇನುಮುನಜಯದೆ ಪರಿಭವಾನಿಲನಿಂ ಶೋಕಾನಲನಿರ್ಮಡಿಸೆ (ಶಂಶರಾ. 
6-೭೦ ನ). [ ಪೊಯಿಲ್‌ -. ಪೆಜ್ಮು ] 


ಪೊಯಿಸು, ಪೊಯ್ಯಿಸಂ, ಹಂಯಿಸು, ಹೊಯಿಸ್ಸು, (ಕ್ರಿ). ೧. ಹೊಡೆ 


ಯುವಂತೆ ವಾಡು ; ಹೊಡೆಯಿಸು : ಎಣಟಗಲಜುಾಯದೆ ಜಿಣ್ಣು 
ಕಮ್ಮಗುಟ್ಟು ೦ ಬರಲಣಮಜ್‌ಯದೆ ತಪ್ಪಂ ಪಏನ್ನುಂ ತೆಜನನಣಯದೆ 
ಭಂಗಮನಿಕ್ಕಿಯುಂ ಮೂಣಡೆಗಲ್ಲದೆ ಕಟ್ಟುಡಿಯುಂ ಮುಜ್‌ಯೆ 
ಪೊಯಿಸಿದನಂ (ಎಕ. 11, ೦೩೩-೦೪೦ ; 982). ಪಿ; ವಾದ್ಯವನ್ನು 
ಬಾಜಿಸುವಂತೆ ವಕಾಡು : ಶುಭದಿನಮುಹೂರ್ತದೊಳುತ್ತರಭರತ 
ವಎಜಯೊ:ದ್ಯೋಗಮಂ ಭರತರಾಜನಣ್‌ಪಲೆಂದು ಎಜಯುಭೇರಿಯಂ 
ಪೊಯಿಸಿದಾಗಳ್‌ (60ಪು. ೦೩-೪೦ ವ) ; ಗುಡಿಯಂ ಕಟ್ಟಿರೊ ಭೇರಿಯಂ 
ಪೊಯಿಸಿರೊ . . . ಎನುತ್ತುತ್ಸವಂಬಡೆಯುತ್ತಾ ಕ್ಷಣವೆಯ್ದ್ಹಿದಂ ನೃಪವರಂ 
ತತ್ಯೂತಿಕಾಗೇಹವುಂ (ಕಳು. ೨-೩೦). ಹಿ. ಕತ್ತರಿಸುವಂತೆ ಮಾಡು; 
ಕಡಿಯಿಂಸಂ : ಚೆಂಡಿನ ನೆವದಿಂದ ಬಂದು ತನ್ನಬಲೆಯ ಕಂಡು ಪಿಡಿದ 
ರಾಮನೆಂದು ಕೊಂಡೊಯ್ದು ತಲೆಯ ಪೊಯಿಸಿದನೆಂದವನೆಟೆಗೊಂಡು 
ರಾಯಗೆ ಪೇಳಿದನು (ಕುಂ: ೩೭-೩9). ೪. ಬಲಿ ಕೊಡುವ 
ಉದ್ದೇಶದಿಂದ ಪ್ರಾಣಿಯ ಆಹುತಿಯನ್ನು ಅರ್ಪಿಸು : ಚೌಷಖ್ಟಿ 
ಯೋಗಿನಿಯರ್ಗೆ ಬಲಿಗೊಟ್ಟು ಭೂತಸಂತುಷ್ಟಿಯಪ್ಪಂತೆ ಕುಜನ ಕೋಣ 
ಗಳಂ ಪೊಯಿಸಿ . . . ಭೂಪನುತ್ಯೃಷ್ಟಮಖಮಿನ್ನು ಸಂಪೂರ್ತಿಯಾದಪು 
ದೆಂಬ ಹೃಷ್ಟತೆಯೊಳರ್ಥವುಂ ಸಾಗಿಸಿದನು (ಕೈಲಿ - ೩-೭೨)- 
ಪೊಯ್ಕಿಸು : ೫. ಕೆತ್ತಿಸು; ಕೊರೆಯಿಸು ; ಕಂಡರಿಸು: ಚೋಳ 
ಸೆಟ್ಟಿ ಎಣ್ಟುಸಿರವಿದು ಪೊಯ್ಯಿಸಿದ ಕಲ್ಲು (ಎಳ. 1೪, ಹುಣಸೂ, ೦೦-೦೫ ; 
30809). ಹುಯಿಸು; ೩. ಆ ಕೃಷ್ಣರಾಯನ ಮೇಲೆ ದೊಡ್ಡ 
ತಪ್ಪನ್ನು ಹಾಕಿ ಅವನನ್ನು ತಲೆಹುಯಿಸಬೇಕೆಂದು ಗಂಡನೊಡನೆ ಚಾಡಿ 
ಹೇಳಿದಳು (ಫೀತಿಕಂ- ೪1೫. ೨೦). ಹೊಯಿಸು, : ೨. ಹಜ್‌ಯ 
ಹೊಯಿಸಿ ಕುಜುಹ ಪೂಜಿಸುವರೆ ಮೆಚ್ಚ (21ರ. 30೬). ೫. ಶಾಸನವ 


ಪೊಯ್ದೆ. ಅಡು 


ಹೊಯಿಸಿದನು (ಏಸತ್ರು- 86-8೬) ; ತಮ್ಮಯಗೌಡನು ನನ್ಮನಸಂವತ್ಸರದ 
ಚಯಿತ್ರ ಶು ೧೮ಲು ಹೊಯಿಸಿದ ಕಲೊರಳೂ ೧ (ಎಳ. 2, ರಿಂಗ್‌. 
೬೮-೪; ೪ ; ಹೊಲಶೀಪುರಸ್ತಳದ(ದ) ಗಉಡ ಅರೆಯುಂಣನು ಪಾಲಿಹಿಸಿ 


ದಂತ್ತ್ರ ಶಾಸನ ಹೊಯಿಸಿದರೂ (ಎಳ. ೪1; ಶಿರರೊ. ೦೦೦-6 ; ?). 


ಪೊಯ್ದು,' ಪರಾ. (ಪೊಯ್‌, 4 - ಇಸು) 
ಪೊಯ್ದೆಂಡು : ಪೊಯ್ಸೆ ಸ ನೋ. 
ಪೊಯ್ತ ? (ನಾ). (?) : ಸ್ವಸ್ತಿಶ್ರೀ. . - ವಿಜಯಸಂವತ್ಸರ ಇಪ್ಪದಾ 


ಎಣ್ಣನೆಯೊಳು ಶಿವಮಾರ 6ದಮ್ಟೂರ ಆಳಿ ಕದಮಂ್ಬ x ಭೂಮೊಟ್ಟ 

ಯೋನ್‌ ಕಟುಕಣ್ಟೇಶ್ವಂಕು ಪೊಯ್ತಮಮೆನ್ತ ಕಟನಿಕಣ್ಣುಗಂ ಎಟ್ಟು 

x x x ಪಾಟು ಅಯ್ತು ಮಾಸೇ ಪೊನ್ನಿದಳಿ ಅಟಕಿದನ್ತೆಟ್ಟಿರ ಕೊಡಿ 

ಮೆನೂರುಂ ಆಳ್ವ ಅರಸನು ಮಾಡಿಸುವೋರ್‌* (ಎಳ, 3. ಕೋಕಾರ. 

೩೨೪: 759). [?] 

ಪೊಯ್ದು, `ಪೊಯ್ಮ ಪರಾ. 

ಪೊಯ್ದು, py ಪೊಯ್‌, » ಪರಾ. 

ಪೊಯ್ನಾರ್‌, ಪೊಯಿನೀರಂ, ಹೊಯಸ್ನಾರು (ನಾ). ೧. ಮಳೆಯ 
ನೀರಿನಿಂದ ಬೇರೆಯಾದ, ಪಾತ್ರೆಗಳಲ್ಲಿ ತುಂಬಿ ಸಸಿಗಳಿಗೆ ಹಾಕುವ 


೫೯೩೭ 


15 


ನೀರು : ಅವರಿರ್ವರ ಬೇಟಮೆಂಬ ಲತೆಯ ಬೆಳಸಿಂಗೆ ಪೊಯ್ಲೂರೆಣ | 


ವಂತೆ ಕೆಯ್ದಾ ರೆಅ್‌ದು ಬಿಯವಮಂ ಮೆಜ್‌ದು (ಶಂಪರಾ. 8-38 ನ) ; 
ಭೂಪಂ ತನ್ನ ಸಂತಾನವೃದ್ಧಿಗೆ ಪೊಯ್ನ್ನಾರೆಅಕೆವಂತೆ . . - ಕೈನೀರೆಅಕದಂ 
(ಶಂಠಾಮಾ. 8 ೦೯) ;: ಮಲ್‌ಯಿಲ್ಲದೆ ಪೊಯ್ನಾರಿಂ ಬೆಳೆಗುಮೆ ಧರೆ 
(ರರ್ಟಾನ್ಮು- ೦-೪೪); ಬಾಷ್ಟಬಿಂದುಗಳಂ ಸೂಸಿ ಲತಾಂಗಿ ಭಂಗಿವಡೆದಿರ್ದಳ್‌ 
ಬೇಂಟವೆಂಬೊಂದು ಬಳ್ಳಿಗೆ ಪೊಯಸ್ನಾರೆಅಕಿವಂದದಿಂ 
ವಿ. ನೀರು ಹಾಕಿ ಕಡೆದ ಮೊಸರು; ವಂಜ್ಮಿಗೆ - “ದಧಿಮಂಥೆಂ ಮಸ್ತು 
ವೆೇಬುದಕ್ಕೂಂ ಪೊಯ್ಮ್ನಾಲ್‌ ” (ನತ್ತುಕೋ. €೨-). ಪೊಯಿನೀರು : 
೧. ಸಂತಾನಾಭಿವೃದ್ಧಿಗೆ ಪೊಯಿನೀರೆಅಕೆವಂತಾ ಕುವರಗಂದವರು ಸಂತಸ 
ಮಿಗೆ . ಕೈಧಾರೆಯೆಆ್‌ದರು (ಕರಾಗಾಂ- 6-೦೩೪). ಹೊಯ್ನಾರು ತ 
೦. ಬೇವಿನ ಆ ಗಿಡಕ ಬೆಲ್ಲದ ಕಟ್ಟೆ ಕಟ್ಟೆ ಜೇನುತುಪ್ಪದಲ್ಲಿ ಹೊಯ್ನಾರ' 


(8ಗಏ. ೦೦-೦೦). 


ಹಣಿಸಿದರ ಬೇವು ತನ್ನಿಸವ ಬಿಡಲಿಲ್ಲ (ಕರ್ನಾಕ. ೩86). [ಪೊಯ್‌ 1 ನೀರ್‌] 
ಪೊಯ್ಮಿಸು "ಪೊಯಿಸು.' ನೋ. 
ಪೊಯ್ಯಡೆ, ಹೊಯ್ತಡೆ (ಕ್ರಿ). ಏಟನ್ನು ತಿನ್ನು : ಪೆಟ್ಟು ಹೊಂದು: 
ಪ್ರಣಯಪ್ರಕೋಪಭರೂಂದೆಯ್ತುಂವಮು ಕಾಂತಾಜನಂ ಹಿಡಿತಂದೊರ್ಮೆಯೆ 


ಕಂಕೆಣಂಗಳುಲಿಯಲ್‌ ಪೂವತಾಲೆಯಿಂ ಪೊಯ್ವಾಡೆ ನಂ ಕೇಸರದಾಮಬದ್ಧ 
ಚರಣಂ ಶೃಂಗಾರಸಾರೋದಯಂ (ಉಾರಂಪೂ- ೩೨೩) ; ನೃಪಂ ಪೆಟರ ಸೂಟ 
ದಿನಂ ಮಜಕಿದಿರ್ದು ಸೂಟ್ತಿಡಂ ಬಂದಳ ಸೂಲ್‌್ಸ್‌ ಬಂದು ಬಿಡೆ ಪೊಯ್ಯ 
ಡೆವಂ ಬಿಡುತರ್ಪ ಕಣ್ಣ ನೀತ£ಂದಲ ಬಳಿ ೈಮಿಂಚಿನೆ ಪಳಂಚುವ ಲೋಲ 
ಕಟಾಕ್ಷವಖಾಲೆಯಿಂ (ನುಂಪು. ೩-98) : ಪೊಡೆಯೆ ಕೃಕವಾಕುನಿನದಂ 
ಬಿಡದುಣ್ಮುತಿರಲೈ ಕೆಯ್ಯ ಬಾಳ" ಬೀಬ್ತಿರೆ ಪೊ ಶ:$30" ಹೊ )ಯ್ವಡೆ 
ದಂತೆ ಪಂದೆಯಂ ಪಾವಡರ್ದಂತಾಗಿರೆ ಯಶೋಧರಂ ಬೆಆಗಾದಂ (ಡುತೋಶ. 
8-4೬). ಹೊಯ್ವಡೆ : ಈ ಐದು ಬಿಕ್ಕುಳುಗಳು ಮುಖ್ಪಿನವರಿಗೂ 

. ಹೊಯ್ವು ಡೆದವರಿಗೂ ಮರಣಕ್ಕೆ ಕಾರಣವಾಗಿ ಕಾಣಿಸಿಕೊಂಬುದು 


(ಸಳವ. ೨೪೦), [ ಪೊಯ್‌, + ಪಡೆ] 

ಪೊಯ್ದೆಜಿು (ಕ್ರಿ). ಎ ಪೊಯ್ವಡೆ : ದಶಾನನಂ ಪೊಯ್ತೆತ್ತಿಭ 
ವೆ ೈರಿಯಂತೊದಣಾ ಕೆಂಗಜ: ಮೂಡಿದ ಭೃಂಗಮೂಲೆ ನೀಳ್ದತ್ತೆನೆ 
ನೋಡಿದಂ ಮಯತನೂಜಿಯ ಬಾಡಿದ ವಕ್ವಪದ್ಮಮಂ (ಶುರಾಮಾ. 
೦೪-೦೦೬) : ಪೊಯ್ತೆತ್ತ ಪಾವಂತೆ ಮೊರೆದು ಪೊಜಅಮಟ್ಟನ್‌ 
46 ಕಾ. ೧೨-೨8೨. [ ಪೊಯಕ್ಕೆ -- ಪಟು ] 


20 


30 


6 


ಳ *ಪೊಯ್ಸಳ' ನೋ 
ಪೊಯ್ಸಣ ಪೊಯ್ಸಳ' ನೋ 
ಪೊಯ್ಸಳ, ಪೊಚ್ಚಳ, ಪೊಯಂಶಳ, ಪೊಯಸಳ, ಪೊಯ್ಮಳ, 
ಪೊಯ್ಸಣ, ಪೋಶಳ, ಪೋಶಟ, ಪೋಸಳ, ಪೋಸಲ, ಹುಯ 
ಸಲ, ಹೊಯಸಣ, ಹೊಯಸಳ, ಹೊಯಿಸಣ, ಹೊಯಿಸಳ, 
ಹೊಯ್ಸಣ, ಹೊಯ್ಸಳ, ಹೊವಿಸಳ, ಹೋಸಣ, ಹೋಸಲ, 
ಹೋಸಳ, ಹೋಸಾಲ (ನಾ). ಕರ್ನಾಟಕದ ಒಂದು ಪ್ರಸಿದ್ಧ 
ರಾಜವಂಶ, ಆ ವಂಶದ ಮೂಲಪುರುಷ ಹಾಗೂ ಆ ವಂಶಕ್ಕೆ 
ಸೇರಿದ ವ್ಯಕ್ತಿ ಮತ್ತು ಅವರ ರಾಜ್ಯದ ಹೆಸರು; ಐ ಸುಮಾರು 
ವರ್ಷಗಳ ಹಿಂದೆ ಸಳನೆಂಬ ಒಬ್ಬ ಶೂರಯಂವಕನಿದ್ದನಂ. ಇವನ 
ಅಧ್ಯಯಂನಕಾಲದಲ್ಲಿ ಒವ್ಮೊ ಹುಲಿಯು ಹಾಯ್ದು ಬರಲ 
"ಪೊಯ್‌ ಸಳ' ಎಂದು ಗಂರುವು ಸೆಳೆಯೊಂದನ್ನು ಇವನ ಬಳಿ 
ಗೆಸೆದು ಯನ್ನಿತ್ತನು. ಸಳನು ಹುಲಿಗೆ ಕಿಂಚಿತ್ತೂ ಹೆದರದೆ 
ಗಂರಂವಿನ ಆಜ್ಞೆ ಯನ್ನು ಪಾಲಿಸಿ ಗುರಂವು ಕೊಟ್ಟ ್ಸಿ ಸೆಳೆಯಿಂದಲೇ 
ಹುಲಿಯನ್ನು ಹೊಡೆದು ಕೊಂದನು. ಈ ಘಟನೆಯಿಂದ ಅವನಿಗೆ 
ವರುಂದೆ “ಪೊಯ್ಸಳ' ಎಂದೇ ಹೆಸರಾಯಿತಲ್ಲದೆ ಇವನು ರಾಜ್ಯ 
ವೊಂದನ್ನು ಕಟ್ಟಿ ಟ್ಟಿ ಪ್ರಸಿದ್ಧನಾದ ನಂತರವೂ ಇದೇ ಹೆಸರು ಇವನೆ 
ಮನೆತನಕ್ಕೂ ಉಳಿದು ಬಂದಿತೆಂಬ ಪ್ರಸಿದ್ಧವಾದ ಕಥೆಯಂ ಶಾಸ ನ 
ಗಳಲ್ಲಿ ಸಿಗುತ್ತದೆ. ಇದಕ್ಕೆ ಚಾರಿತ್ರಿಕ ಆಧಾರಗಳೇನೂ ಇರು 
ವಂತಿಲ್ಲ. ಬಹಂಶಃ ಇದಂ ಕಾಲ್ಬನಿಕವಿದ್ದರೂ ಇರಬಹುದು : 
ಪೊಯ್ಸಳರಂಜ್ಯದ ಮೂಳಸ್ತಂಭಮಿದೆನಿಸಿದ . . . ಚೈತ್ಕಾಯತನದ್ವಯಂ 
ಗಳಂ . .ಮಾಡಿಸಿ (ಎಳ. Iv (2), ಜುಣಿಸೂ- ೦೬-೩೪9; 1124) : 
ಶ್ರೀವಿಷ್ಣುವರ್ಧನ ಪೊಯ್ಸಳ ಶ್ರೀವೀರನಾರಸಿಂಹದೇವರ* (ಮಂ. ೦೯೫೩ 
33-8; 1124) - ಪೊಚ್ಚಳ : ಭುಜಭಲವೀರಗಣ್ಲು ಪೊಚ್ಚಳ 
ಜಗದೇಕಮಲ್ಲ ಶ್ರೀನರಸಿಂಹದೇ(ವ) (ಎ೪. 177 (೩). ಕೊಳ್ಳೇಗಾ. 6೭-೧೦ ; 
ಸು. 22ನೆಯ ಕತ). ಪೊಯಶಳ ; ಶ್ರೀಮನ್ಮಹಾಮಣ್ನಳೇಶ್ವರ ಪೊಯಶಳ 
ಬಿಟ್ಟಿದೇವನ ದಣ್ನುಯಕ ಬೊಪ್ಪಣನೆತ್ತಿ ಬರಲು ಬಮ್ಮಯ 
ನಾಯಕಂ ಸುರಲೋಕಪ್ರಾಪ್ತನಂದ (ಎಳ. ೪11, ಶಿವಮೊ. ೦೨-೩ ; 1120)- 
ಪೊಯಸಳ : ಪೊಯಸಳ ಶ್ರೀವೀರಬಲ್ಲಾಳದೇವರಸರು ಪ್ರಿಧ್ವೀರಾಜ್ಮಂ 


ಗೆಯುತ್ತಿರೆ (ಎಕ. 1೪ (೫). ರುಣ. ೦೩೦-೨ : 3385). ಪೊಯ್ಮಳ : 
ಪೊಯ ಳ ಶ್ರಿ ್ರೀವೀ[ರ]ನಾರಸಿಜ್ಗದೇವನ* ಪೃ ಧಿವೀರಾಜ್ಯವೂ* ಪಣ್ಣಿ 
(ಎಕ. 1೪ (2) ಕೊಳ್ಳೇಗಾ. ೪-0 ; 3224): ಪೊಯ್ಸಣ: ಸಳೆಯಿಂ 


ಪುಲಿಯಂ ವೊಯ್ಸಳಯೆನೆ 
ವಾದುದು ` (ಮೈಂ. ೦೯೪೦, ೩೩-೫; 
[ವ)ನ ಪುತಾಪಚಕ್ಕ[ಅ]ವ[ತ್ತಿ] [ಪೋಶಳದೇ]ವನ್‌ (ಎಳ. 1೪ (8), 
ಠಾಮರಾ. ೦೫೪-೨; ಸು. 21ನೆಯ ಕತ)- ಗಿಪೋಶಟಿ : ಪ್ರತಾಪ ಚಕ್ರವತ್ತಿ 
ವೋಶಟ ಶ್ರೀವೀರಸೋವಿಹಿಶ್ವರದೇವನ್‌ (ಎಳ. 111 (2), ಗುಂತ್ಕುಶೇ- 
೭೦-೪; 1224)- ಪೋಸಳ : ಸ್ವಸ್ತಿಶ್ರೀಪ್ರತಾಪಚಕ್ರವಶ್ತಿ ಪೋಸಳೆ 
ಶ್ರೀವೀರನಾರಸಿಜ್ಸದೇವನ್‌ (ಎಳ- 1೪ (೫). ಎಳಂರೂ. ೦೫೮-೨; ಸು. 32ನೆಯ 
ಶತ): ಸ್ವಸ್ತಿಶ್ರೀ ಪೋಸಳ ಸೋವಹಸುರೆದೇವನ್‌ (ಎಳ Iv (R). ಕೊಳ್ಳೆಗಾ- 
೪-0; ೩ಬ?) - ಈಿಪೋಸಟಿ ; ಶ್ರೀ ಪೋಸಟ ವೀರವಲ್ಲಾಳದೇವನ್‌ 
(ಎಳ. 1೪ (೫). ತಾಮಂಾ- ೨೯೬-೦ ; 30ನೆಯ ಕತ). ಹುಯಸಲ : ಹುಯಸಲ 
ನಾಡಿಗೆ ಸಲುವ ಕೊತ್ತಾಗಾಲಕೆ ಸಲುವ ಉಪಗ್ರಾಮ ಹೆೊರೆಮಳಲಿವುರ 
ಗ್ರಾಮವನು . . . ಕೊಟೆವಾಗಿ (ಎಳ: 311 (೫). ಹೆಗ್ಮಡ. ೦೬-೪ ; 3609)- 
ಹೊಯಸಣ : ಶ್ರೀಮತುಹೊಯಸಣಚಕ್ರವರ್ತ್ತಿವಿನಯಾದಿತ್ಕಾ (ಎಕ. 
x1, ತತ್ರರು- ಹೊಯಸಳ : ಪ್ರತಾಪಚಕ್ರವರ್ತ್ತಿ 


ಪೊಯ್ಲೂದಟ್‌ಂ ಪೊಯ್ಸುಣವೆಸರವನಿಂದ 
ಸು. 1110)- ಪೋಶಳ ; ತಿರು 


0-೮4 13107). 


ಪೊಯ್ಸ ಳಮಾರುಗ 
ಹೊಯಸಳ ಶ್ರೀವೀರನಾರಸಿಂಹದೇವರಸರು (ಎಕ. 1೪ (10). ತಾರುರಾ 
೨೨೦-೩ : 1276); ಹೊಯ ಸಳರಾಜ್ಯಾಧೀಸ್ವರ ಶ್ರೀವೀರನಂಜರೂಯ 


ಒಡೆಯರು (ಎಕ. 1೪ (1). ಮಂ. ೨೩೬-೬: 14೪2): : ಹೊಯಿಸಣ : 
ಹೊಯಿಸಣ ವೀರನಾರಸಿಂಹದೇವರ ಬೆಸದಿಂ - ಈ ಕಾರ್ಯಕ್ಕೆ 
ತಲೆಗೊಟ್ಟಲ್ಲಿಗೆ ಚಟ್ಟದ್ದೆ ತನ್ನೆ ಮಗಂಗೆ ನಿಲ್ಲಿಸಿದ ವೀರಗಲ್ಲು (ಎಕ. ೪, ಹಾಸನ, 
80೪7); ಸ್ವಸ್ತಿಶ್ರೀಮತ್ತೆತುವಪಚಕ್ರವರ್ತೀ ಹೊಯಿಸಣ ಶ್ರೀ 
ವೀರಬಲ್ಲಾಳದೇವರ್ಲರು ಸುಖರಾಜ್ಯಂಗೆಯಂತ್ತವಿರೆ (ಎಳ- ೪11, ಶಿವಮೊ: 
೬6-0; ಹೊಯಿಸಳ : ಸಳನೆಂಬ ಯಾದವಂ ಹೊಯಿಸಳನಾದಂ 
. .  ಶಶಕಪುರದ ವಾಸಂತಿಕೆಯೊಳ್‌ (ಎಳ. ೪1. ಕರೂರು. ೦೨-೩ ; 1263); 
ಶ್ರೀಮನುಪ್ರತಾಪ ಹೊಯಿಸಳ » ೫ ಬಳ ಶ್ರೀ ವೀರಬಲ್ಲಾಳರ: (ಮಂ. 
೧೪೪೬, ೦೦-೨; ಸು. 13ನೆಯ ಕತ) : ಹೊಯಿಸಳ ತುಳುವ ಚೋಳ ಚೇರಮು 
ಪಾಂಡ . ಕಾಂಬೋ ಜದೇಶದ ಸಕಲಶರಣರೈತರುತಿರ್ದರು (ಶೆಂಪು- 
೬-೪೫). ಹೊಯ್ಸಣ : ಶ್ರೀಮನುವಂಹಾವಂಂಡಳೇಶ್ವರನೆಆಅಕಿಯಂಗ 
ಹೊಯ್ಸಣದೇವನಳಿಯ೦ (ಎಕ: ೪11, ಶಿವಮೊ. ೬೪-63; 11129): 
ಹೊಯ್ಸಣಶ್ರೀವೀರಭುಜಬಲಬಲ್ಲಾಳದೇವರಸರರಿ (ಎಕ. 1v (೫) 
ಏಂಯಾ. ೦೯-೫) 1538): ಹೊಯ್ದಣ(2ಃಕಾಂ. ಯಿಸಣ]ದೊಳುದಿ 
ಸಿರಲು ಭೂಮಿಜು (ಮುಂಗರಾ, %-೨೦)- ಹೊಯ್ಸಳ : ಸಳನೆಂಎಂ ಶಶಕ 
ಪ್ರಸಿದ್ಧಪುರದೊಳ್‌ ವಾಸನ್ಹಿಕಾದೇವಿಯಂ ತಳೆದಾರಾಧಿಸುವಾಗಳ್‌ . . . 
ಪುಲಿ ಪಾಯೆ ಕಂಡು ವಂನಿನಾಥಂ ಕುಂಚಮಂ ಕೊಟ್ಟು ಪೊಯ್ಸ್ಳಳಯೆಂದಂ 
ಬಳಿಕಾಯ್ತು ಹೊಯ್ಸ ಳವೆಸರ್ತ್ತಾಂ ಯಾದವೋರ್ಬ್ಬೀಸರೊಳ್‌ (ಎಳ. ೪ಃ, 
ಕರೀಳೆ. ೪೨-೪ : 1200) : ಶ್ರೀಮತು ಪ್ರತಾಪಟಕ್ರವರ್ಶ್ತ್ರ್ತಿ ಶ್ರೀಹೊಯ್ಸಳ 
ವೀರಬಲ್ಲಳದೇವರಸರು ಉಣ್ಣಾ ಮಲೆಪಟ ಿಣದೊಳು ಪ್ರಿಧ್ವೀರಾಜ್ಕಂ 
ಗೆಯುಶ್ತಿರಲು (ಎಳ. 1%, ಜೆಂಗಳೂ. ೨೦-೪; 3842) ; ವತಾಳವ ಮಗಧ 
ಕಾಶ್ಮೀರ . . - ಹೊಯ್ಸಳ ಮಲೆಯಾಳದೇಶಂಗಳೊಪ್ಪಿದುವು (ಮೋಡತ- 
೨-0೪). ಹೊವಿಸಳ : ಸ್ವಸ್ತಿಶ್ರೀಪ್ರದಾಪಚಲ್ರವರ್ತಿ ಹೊವಿಸ[(ಳ) ಶ್ರೀ 
ವೀರಬಲ್ದ್ಲಾಳದೇವರಸರು (ಎಳ: 


3113)- 


IV(R). ಕೊಳ್ಳೇಗ3ತ. ೦೩-೨ ; 1308), 


ಹೋಸಣ : ಹೋಸಣ ನನ್ನಿಯ ಚಾರದಲಿ ಪೊಕ್ಕು ಹೆೊಅವಡುವ 
ಸಾಮನ್ನರೆ ಗಣ್ಣ (ಎಕ. ೩11. ತಿಶಟೊ- €೦-೦೯; 369) : ಹೋಸಣ 
ಗೋವಮಸೆಟ್ಟಿಯ ರಾಯನಗ್ರತನೂಜಂ ಬಲ್ಲಗೌಡಂ (ಎಳ. ೪1], 


ಶಿನರೊ: 98-8೨ ; 3172?) ; ಸ್ವಸ್ತಿಶ್ರೀಮತು ಹೋಸಣ ವೀರಬಲ್ಲಾಳು 
ದೇವ (ಎಳ. ೪111. ಸೊರೆದಿ- ೦೪೮-೦; 1804). ಹೋಸಲ: ಕಾವೇರೀ 
ತೀರಗೇ ರಾಜ್ಯೇ ಮಹಾಹೋಸಲನಾಡಕೇ ಶ್ರೀರಂಗವಟ್ಟಣಕ್ಷ್ಮಾಯಾಂ ಬಸುರ 
ವಾಣಸ್ಥಳೇ ಸ್ಥಿಜ೦ (ಎಕ. 111, ರುಂತ್ಕ- ೩3-44; 1534). ಹೋಸಳ : 
ವಿಷ್ಣುವರ್ದ್ಯನಪ್ರ ತಾಪಹೋಸಳವೀರಬಲ್ಲಾಳದೇವರು ಹಿರಿಯ 
ಬೆಳುಗಲಿಯ ಸರ್ವ್ವಜಚಾಧೆ ಪರಹಾಂಾರ್ತ್ಮವಾಗಿ ಧಾ೦ಾಪೂರ್ವ್ವಕ 
ವಾಗಿ ಬಿಟ್ಟರು (ಎಕ ೪, ರೇಲೂರು, ೦೦೪-೫೦; 1178); ಶ್ರೀ ಪ್ರತಾಪಚಕ್ರ 
ವರ್ತಿ: ಹೋಸಳ ಶ್ರೀವೀರನಾರಸಿಂಹದೇವರಸರು ಪೃಥ್ವೀರಾಜ್ಯಂಗೆಯು 
ಶ್ರಿರೆ (ಮೈ60- ೦೯೩೬, ೪೭-೯; 1278). ಹೋಸಾಲ: ಹೋಸಾಲಬಲಾಲ 
“ತಾಲಕ್ಷೀಕಂದಸಂದೋಹನುರ್ದನಗಜ 

1276), [?) 
ಪೊಯ್ಸಳವತಾರುಗ (ನಾ). ಒಬ್ಬಾತನ ಹೆಸರು: ಅರಕೆಲ್ಲನ ಮಗ 
ಅವನ ಮಮ ಪೊಯ್ಸಳ ಮಾರೂಗಂ (ಮ್ಮ60- ೦೯೩೨, ೩೭.೩: ಸು. 9601). 

[ಪೊಯ್ಸಳ -- ವಷರುಗ («ಎ ಮಾರಗ) ] 

ಪೊಯ್ದ್ಸು, ಹಂಯಲ್ಲು,. ಹೊಯ್ದ (ಕ್ರಿ). ೧. ವಾದ್ಯವನ್ನು 
ಬಾಜಿಸುವಂತೆ ಮಾಡು: ಶುಭದಿನನಕ್ಷತ್ರ ಮುಹೂರ್ತದೊಳ್‌ ದಿಗ್ವಿ 
ಜಯಭೇರಿಯಂ ಪೊಯ್ಸಿದಾಗಳ್‌ (೪೦ಪು- ೦೦-೪ ವ) ಪಲತೆಅದ ಪಣಜ?ಗಳಂ 


(ನ್ಕೊಅಂ- ೦೪೨೯: ೬೯-೦೨3: 


೫೯೩ರ 


ಪೊಯ್ಸೆಂಡು 


ಪೊಯ್ಸಿಯುಂ . . . ಭೇರಿಗಳಂ ಶಾಟೆಸಿಯುಂ (ಗೆರಾಯು- ೩-೧ ವ): 
ಪಂಚಮಹಾಶಬ್ದಮನೊಲ್ಲದೆ ಬೇಂಟೆಪಜಕಯಂ ವಪೊಯ್ಲಿ (ರರ್ಥಾಮ್ಮ . 
೭-೬೩). ೨. (ಡಂಗುರ ಬಾರಿಸುವುದರ ಮೂಲಕ) ಪ್ರಕಟಿಸು: 
ಸಾರಿಸಂ : ಗರ್ಭದೊಳಿರ್ದಂತೆ ಅವರ ತಾಯ್ಗೆ ಜೀವಂಗಳಂ ಕೊಲ್ಲ 
ದಂತಪ್ಪ ಬಯಕೆಯಾಗಿ ಅಭಯ ಘೋಷಣೆಯಂ ಪೊಲಲೊಳಂ ನಾಡೊಳಂ 
ಪೊಯ್ಸಿ ಜೀವಂಗಳ್ಳೆಭಯದಾನಂಗೊಟ್ಟು ಪುಟ್ಟಿದರಪ್ಪುದಜೌಂದವರ್ಗಭಯ 
ಘೋಷಲರೆಂಬ ಪೆಸರಾದುದು (ವಂ್ಮಾಂಾ. ೪8-20)- ಹುಯ್ದು ೩. 
ಕೆಶ್ತಿಸು ; ಕೊರೆಯಿಂಸು ; ಕಂಡರಿಸು: ಸಬೆಯೋಜನ ಮಾವ 
ಜಯಿಸೋಜನು ವೀರಗಲ ಹುಯ್ಲಿ ನಿಲ್ಲಿದ ವೀರಗಲು (ಎಳ. 111, ಮಳವ, 
96-9;,1861). ಹೊಯ್ದು, : ೧. ಹರುಷಸ್ವಾಂತದಲಿ ಹೊಯ್ಲಿದನು 
ಕಮಲಜನಮಲಭೇರಿಗಳ (ಕೊರರಾ. ೪-೬-೨೬). ೨. ನಂಬಿಗಿಂಬಿಯ ನಂಬಿ 
ಗೊಲಿದಿಹ ಶಂಭು ಗಿಂಭು ಸಮಸ್ತ ಭಕ್ತಾಡಂಬರಕೆ ಹೊಅಹೊಲಗೆನುತ 
ಹೆೊಯ್ಸಿದನು. ಡಂಗುರವ (ರಕಪು. ೨೬-೨೨) ; ಅರಸ ಹದುಳಿಸು ನಿನ್ನ 
ಸೊಸೆಯರ ಕರೆದು ಸಂತೈಸಕಟಿ ಹಸ್ತಿನಪುರದ ಗಾವಳಿ ಗಜಬಜಕೆ ಡಂಗುರವ 
ಹೊಯ್ಗೆಂದ (ಕುನ್ಶಾಕ. ೦). ೪. ಪೆಟ್ಟುಕೊಡಂವಂತೆ ಮಾಡಂ; 
ಹೊಡೆಸು : ಕಷ್ಟವ ಬಗೆದ ಕೈಕೆಯ- ಕಾಳುದೊಶ್ತಿರ ಜಗಳದಲಿ ಹೊಯ್ದು 
[ಕಾಕಾಃ. ಯ್ಯು)ವೆನು ಬಾಯನು (ತೊರರಾ- ೨-೩-೪). “ಪೊಯಿಸಂ' ಪರಾ. 
[ಪೊಯ್ಸ್‌; 4 --ಸ್ಕು) 


ಪೊಯ್ದ್ಸು. ಹುಯ್ಚ್ಯು, ಹೊಯ್ಸ (ಕ್ರಿ). ೧- ಹೊಯ್ಯುವಂತೆ 


20 


25 


ಪೊಯ್ಸೆಂಡಾಡು, ಹೊಯ್ದೆಂಡಾಡಂ (ಕ್ರಿ). 


30 


ಮಾಡು ; ಸುರಿಸಂ : ಚನ್ನಿಗರಂ ಮನ್ನಿಸಿಮೆಂದು ಬಡಿದು ಬಾಯ್ತಾವೆ 
ಪುಡಿಯಂ ಪೊಯ್ಸುವಂ (ಧರ್ಮಾನ್ಮು- ೨-೬೭): ಹಯ; ೧. ಮಲ 
ದೇಹಿಗಳ ದೂತರಿಂ ಹಿಡಿದು ಕೆಡಹಿಸುತ ಘಳಿಲನವದರ ಬಾಯೊಳಂ 
ಹುಡಿಯಂ ಹುಯ್ದು ಮಡಗಳಲೊದೆಸಿ ನರಕದೊಳು ಹಾಯ್ಕಿಸುವನಂತಳಂ 
(ಎಕ್ಕ ಪು. ೪-೪-೨೮) ; ನಾನು ಅವರ ಹತ್ತಿರ ಹೋಗಿ ಕೈಗೆ ನೀರು ಹುಯ್ಲಿ 
ಕೊಂಡು ಅವರ ಕೈಯಿಂದ ಚಂಬು ತೆಗೆದುಕೊಂಡ ಮಲೆ ಅತ್ತೆ ಎಯನೇ 
-  ಬೀದಿಬಾಗಲಿಗೆ ಹೋದರು (ಶೆಂಗಾಳ್ಮ. ote). ಹೊಯ್ದು : 
೨. ನೆಡಿಸು ; ಸ್ಥಾಪಿಸು : ಧೆರಣೀಪಾಲ ಸುಮುಹೂರ್ತದಲಿ ಹೊಯ್ದ 
ದನುದು ಹೆೊಜಗುಡಿಯ (ಳುವ್ಮಾಳೀ- ೧-೪)-  [ಪೊಯ.% 4 -ಸ್ಕು) 
ಹೊಡೆದು ಅಥವಾ 
ಎಸೆದು ಹಿಡಿಯುವ ಚೆಂಡಿನ ಆಟವನ್ನು ಆಡು: ಸಿಡಿಲಂ 
ನುರ್ಗುವ , . . ಪೆರ್ಗಡಲಂ ಪೀರ್ವ ಕುಲಾಚಲಂದಳೆದು ಪೊಯ್ದೆಂಡಾಡು 
ವಾದಿತ್ಮನಂ ಮಿದಿವಾರ್ಪುಳ ತ ಗಣಾಧಿನಾಥರೊಡನೇಳ್ಮ್ನಂದರ್‌ ಮಹೋ 
ತಪ್ಲಹದಿ೦ (ಕ060. ೩-೦೪)- ಹೊಯ್ದೆಂಡಾಡು ು ತಲೆಯ ಹೊಯ್‌ 
ಚೆಂಡಂಡು ತಿನ್ನಿವನೆಲುವನೆನುತೀಟಿಯಲಿ ಹೊಯ್ದ ರು ಪವನ 
ನಂದನನ (ಕುಷ್ಮಾಅ. ೬೦-೩0) ; ಕುಣಿಯೆ ಕುರುಳು . . . ಮೇಲುದು ನಸು 
ಜಾಲ್‌ ಮಣಿಹಾರವಲೆಯೆ ಹೊಯ್ದೆಂಡಾಡುವ ಬಾಲಗಣಿಕೆಯರೊಪ್ಪಿದರಲ್ಲಿ 


(ಕುರಾಸಿಂ- 56-8೦) [ಪೊಯ್ಸೆಂಡು -. ಆಡು,] 


ಪೊಯ್ಸೆಂಡು, ಪೊಯ್ದೆಂಡು, ಹೊಯಿಸೆಂಡು, ಹೊಯ್ವೆಂಡು (ನಾ). 


40 


46 


೧. ಚೆಂಡನ್ನು ಹೊಡೆದು ಅಥವಾ ಎಸೆದು ಹಿಡಿಯುವ ಒಂದು 
ಬಗೆಯ ಆಟ : (9. ೨. (ಹೊಡೆದು ಆಡುವ ಅಥವಾ ಎಸೆದು 
ಹಿಡಿಯುವ ಆಟದಲ್ಲಿ ಬಳಸುವ) ಒಂದು ಬಗೆಯ ಚೆಂಡು: 
ಮೇಗಣ್ಣೆ ಪಾಲ್‌ ಮತ್ತೆ ಬೀಟಕ್ಕಿಂತು ಪೊಯ್ಸೆಂಡಿನಂತೆ ಪಲವು ಸೂಟ'ನ ಜಿಂ 
ಬೀಟಕ್ಕಿಚ್ಚಆಲಾಜದೆ. ನೆಲನಂ ಕರ್ಚಿ (ತರ: ೪). ಪೊಯ್ದೆಂಡು : 
೨. ಆದೆಲ್ಲ ಹಳೇಗಾಲದ ಹಳಸಿದ ಸಂಪ್ರದಾಯಗಳು ಎಂದವನು ಮತ್ತೆ 
ಮತ್ತೆ ಗಾಳಿ ಊದಿದ. ಅವರೂ ಅದನ್ನು ಕೇಳಿ :ಪೊಯ್ದೆಂಡಿ'ನಂತೆ 


ಉಬ್ಬಿದರು (ಕಳಾ. 39)- ಹೊಯಿಸೆಂಡು: ೨. ಅಂಜನಾದೇವಿ 


ಪೊರಕಮಲೆಯ 


ನಿಜಸಖವೃಂದದ ನಡುವೆ ಹೊಯಿಸೆಂಡಂ ಚಂದದೆ ಪೊಯ್ವು ಶಿರಲು (sous: 
* 6೧). ಹೊಯ್ದೆಂಡು : ೨. ಗಂಡನೆಪ್ಪೆಷ್ಟು ಮನ್ನಿಸಿದನಷ್ಟಷ್ಟು 
ಹೊಯ್ದೆಂಡಿನಂತುಬ್ಬಿ ಹಾಡುವಳು (ಕರಠ- ೧0-೬೪). * ಪೊಡೆಸೆಂಡಂ ' 
ಪರಾ. [ ಪೊಯ್ಯ್‌, + ಸೆಂಡು] 

ಪೊರಕಮಲೆಯ (ನಾ). ಒಬ್ಬಾತನ ಹೆಸರು: ಮಲ್ಲಯಂ ಊರ ತುಜು 
ಹ:ುಯಿ(ಲೊ) ಲೊಳು ತಂಜುವಂ ಕಟಿ ಕ ಕಾದು ಸತ್ತು ಸಗ್ಗಿಯಾದಂ 
ಪೊರೇಮಲೆಯ ಕಲ ನಿಲಿಸಿದೊ (ನೆಂ. ೧೯೨೬, ೪೬೩೫೪; 20ನೆಯ ಕತ). 

[72 

ಪೊರಕೆ, ಪರಕೆ, (ನಾ). ಕಸ ಗುಡಿಸುವ ಸಾಧನ ; ಬರಲು : ಪ್ರಸನ್ನಳು 
ಹಠಾತ್ತಾಗಿ ಪೊರಕೆಯನ್ನು ಕೈಯಲ್ಲಿ ಹಿಡಿದಳು! (ಕಠುಕ- 0೨3) ; ಕೈಯಲ್ಲಿದ್ದ 
ಪೊರಕೆಯನ್ನು ಕೆಳಕ್ಕೆಸೆದು ಆಕೆ ಕೆೊರಡಿಯೊಳಕ್ಕೆ ಕಾಲಿಟ್ಟಳು (mon: 
೨೪). ಪರಕ್ಕೆ ; ಆನೆಯ . . . ಬಾಲದ ತುದಿಯ ಕೂದಲುಕುಚ್ಚು 
ಕಂಡವರು ` ಅನೆ ಪರಕೆಯ ಹಾಗಿದೆ" ಎಂದರು (ಬುರಠ. ೬೩); ಈ 
ಪರಕೆಗಳನ್ನು ಉದ್ದವಾದ ಗಳುಗಳಿಗೆ ಕಟ್ಟಿಕೊಂಡು ಛಾವಣಿಯ ಧೂಳನ್ನೂ 
ಬಲೆಗಳನ್ನೂ ಗುಡಿಸಬಹುದು (ಗೃಹಂ. ೧೬೯). [ದೇ. 8 ತೆಲು. ಪೊರಕ ] 

ಪೊರಗಣ "ಪೊಟಗು' ಪರಾ. 

ಪೊರಗು " ಪೊಜಗು ? ನೋ. 

ಪೊರಜಿ "ಪೊರಜೆ' ನೋ. 

ಶೊರಜೆ, ಪೊರಜಿ. ಹುರಜಿ, ಹುರ್ಜಿ, ಹೊರಜಿ, ಹೊರಜೆ, ಹೊರ್ಜಿ 
(ನಾ). (ಆನೆಯನ್ನು ಕಟ್ಪಬ್ಬವುದಕ್ಕೂ ರಥವನ್ನೆಳೆಯಂಂವುದಕ್ಕೂ 
ಬಳಸುವ) ದಪ್ಪವಾದ ಹಗ್ಗ. ಸರಪಣಿ ವಂಂತಾದುವು : ಪೊನ್ನೆಯ 
ಮುಗುಳೆಕ್ಕಾವಳಿ ತನ್ನ ಕೊರಲ್ಲಿಸೆಯೆ ಮಧುಪರುಚಿ ಮದನವಕಶಾತ್ಮುನ್ನತೆ 
ಪೂವಿನ ಪೊರಜೆಯೊಳುನ್ನುನ್ನಂ ಸೊಗಯಿಪ:ತೆ ಕಣ್ಣೆಸೆದಿರ್ದಳ್‌ 
(ಕಾಂಠಿಫು. 6-00) : ರನ್ನದ ಪೊರಜೆ ನವಾಂಭೋದಮಾದ್ಯದ್ಧಜಕ್ಕಿಕ್ಕಿದುದೋ 
ಪೇಬತಿಂಬಿನ೨ ₹ಣ್ಣೆಸೆದುದು ಶಬಲಚ್ಛಾಯೆಯಿಂ ಶಕ್ರಚಾಪಂ 
(ಶಂಕಾಶಾ. ೬-೧೪೫) ; ಸರಸಿಜತಂತು ಕಿಂಶುಕದ. ಕುಟ್ಮಲವೇಜ್‌ದ 
ಕೆಯ್ಕೊಳಂಉುಶಂ ಪೊರಜೆಗಳಾಗೆ (ಅ5ಂಪು. ೬-೦9)- ಪೊರಜಿ : ಪೊರಜಿಯೆ 
ಪ೦ವೇಷವೆಂದಂತೆ ಕೆನ್ನೆಯೊಳಿಳಿದ ಮದವೆ ಲಕ್ಷದಂತೆ ಕರದ ತುಷಾರಾಂಬು 
ಚಂದ್ರಿಕೆಯಂತೆಸೆದಿರೆ ಶಶಿಯಂತಿರ್ದುದಾ ಗಜ (ತ್ರಿರ:ತಿ. ೨೭-೨೦) ; 
ರನ್ನದ ಮೊಗರಂಬ ಬೆಳ್ಳಿಯ ಪಕ್ಕರೆ ಚಿನ್ನದ ಪೊರಜಿ ಮೆಟ್‌ ಯಲು 


ಮನ್ನಣೆಯಾನೆಯೆಯ್ದಿ ದವು (ಕುರ. ೦೦-೨೮) - ಹುದಜಿ ; 
ಬಸವನ ಆಭರಣದ ಲೆಖ್ಬಾ ಫಸ ೨ ನೂಲುಹಗ್ಗದ ಹುರಜಿ 
(ಎಳ. ೫19, ನಂಕನ, ೨೮೭-೬ನೇ ಕಲಂ: ಸು. 3849). ಹುರ್ಜಿ: ಬಸವನ 


ಆಭರಣದ ಲೆಖ್ಭಾ ... ೪ ಕಬ್ಬಿಣವ ಹುರ್ಜಿ ಬಳೆ (ಎಕ. ೫1೪, ನಂಜಿನ. 
೨೮೯-೬ನೇ ಕರಿಂ; ಸು. 3846). ಹೊರಜಿ : ಮನವೆಂಬ ಹೊರಜಿಯಂ 
ರಣಂಗಳೆಂಬ ಕಾಲಾಳ್ಗಳಿಂ ಪಡಿಸಿ ಸುಬುದ್ಧಿಯೆಂಬ ಭೂಮಿಯಲ್ಲಿ ಆನಂದ 
ವೆಂಬರಸು ರಥವ2 ನಡೆಸಿ (ಆವತಂ. ೨೬೦-೦೧೪೭) ; ಹಿಂಡಿ ಹಿಳಿವ ಕೆಡಹುವ 
ಹೊರಜಿ ಹೊಸೆವ ತಿರ:ಹುವ .. . ರಾರವಂ ಭಯಂಕರವಾದುದು 
(ಸರಾ. 5.೨9). ಹೊರಜೆ ; ಆ ಸಮರಸಂಭ್ರಮದೊೊಳ್‌ ಹೊರಜೆ 
ಯೆೊಳನ ಕಾಲ್ಲೋದು ನಿಂದೆ... ಗಜದ (6ನಂಪು- 0% ೬೦) ; ಹೊರಜಿ 
ಹೊಕ್ಕಳ ಗಂಟೆ ಡಕ್ಕೆಯ . . - £ರಿಘಟೆಗಳಿರದೆಯ್ದೆ ತಳರ್ದವು ಕುಲಗಿರಿಗ 
ಳಂತೆ (ಕುಮುರಾ. ೩-೩೦) ; ಕನಕಘಂಬೆಗಳುಲಿಯೆ ಹೊರಜೆಯ ತನತನಗೆ 
ಹಿಡಿದಡರಿ ಪೂರ್ವಾಸನವ ವೆಂಠಣಿಸಿದರು ರಂಜಾರೋಹಕವ್ರಾತ (ಕುವ್ಮಾಳೀ:- 
-೬೦)- ಹೊರ್ಜಿ : ಜಿನಬಿಂಬಾಂಕಿತ ಅವಕಾಲ್ಯರತ್ನನಿರ್ವಿತ ೨೪ 
ಘಂಟೆಗಳಂ ಮಾಡಿಸಿ ಅದಕ್ಕೆ ಚಿನ್ನದ ಹೊರ್ಜಿಯಂ ₹ಟ್ಟಿಸಿ (ಫುರುಕ ೨೨೩). 
(ದೇ. ॥ ತವು. ಪುಠಚೈ, ಪುರೋಚೈ) 


೫3೯೩೯ 


20 


46 


ಪೊರಳ್‌ 


ಪೊರಜೆವಿಡಿ (ಕ್ರಿ). (ಆನೆಗೆ ಕಟ್ಟೆರುವ) ಹಗ್ಗವನ್ನು ಹಿಡಿ: 
ಮದೇಭಂಗಳನಾರ್ದು ಬಿಟ್ಟಿಗ್ಳುವ ನಿಷಾದಿಗ[ಳಲೂ]ಯೆ ಪೊರಣಜೆ(ಕ ಣಂ. ಜಿ] 
ವಿಡಿದು ಕೊರಲ ಬಳೆಗಳೊಳೆ ಕಾಲ್ಗೋದು ಪರಿಯಿಸುವ ರಸತ್ತಾರು 
ಗರುಮಂ (ಕಂಶಠಾ. ೦೨೨೬೦ ವ): [ಪೊರಜೆ + ಪಿಡಿ] 

ಪೊರಟೆ, (ನಾ). ಮೋಸ; ದ್ರೋಹ; ಪುಸಿಗಂ ಪೊಜ (ರ, ಟೆಗಂ 
ಮಾಯೆಗಂ ಮಲವೆಗಂ ಕಳವಿಂಗಂ ಕಪಟಕ್ಕಂ . . . ಸೊಟಹಿಂಗಂ ಇಂಬು 
ಗೊಡದೆ (೩ಕವಂ. ೬೨-೦೦). [ದೇ-॥ ತಮಿ. ಪುರಟ್ಟು) 

A ಹೊರಟೆ, " ಪೊಟ್ಟರೆ' ನೋ. 

ಪೊರಡು " ಪೊಜಿಮಡು' ನೋ. 

ಪೊರಣಿಮೊಗೆ (ನಾ). ಒಂದು ಊರಿನ ಹೆಸರಂ : ಮಾರಿಜವಳಿ ಪೊನಣಿ 
ಮೊಗೆ ಕಿಲ”*ಕೆಆ್‌ ಗುಡಗತಾಣಮ್‌ ನೊಕ್ಕಿಗೋಡು (ರುಂ: ೦೯೦೮, ೦೦; 
700). [?] 

ಹೊರತು "ಪೊಲಿತು' ನೋ. 

ಪೊರಪಾಳೆಯ " ಪೊಲಪಂಳೆಯ ' ನೋ. 

ಪೊರಪು "ಪೊರೆಪು' ನೋ. 

ಪೊರಪೊಣ್ಮು * ಪೊಜಿಪೊಣ್ಮು' ನೋ. 

ಪೊರವುಡು " ಪೊಲಿಮಡು ' ನೋ. 

ಪೊರಯಿಂಕೆ * ಪೊಟಿಯಿಂಕೆ' ನೋ. 

ಪೊರವಕ್ಕ (ನಾ). ಒಬ್ಬಾಕೆಯ ಹೆಸರು: ಪೊರವಕ್ಕನುಂ ಸೆಮ್ಟಕ್ಕನುಂ 
ಪಾಟಯಳ್ಕನ ಕೆಳದಿಯೆ ಪುಟ್‌ಯಣ್ಣನೀ ಧರ್ಮಂ ನಡಯಿಸು » « ೫% 
(ಎಳೆ. ೫111. ನಗೆರ- ೪೩-04: ಸು- 960) [? + ಅಕ್ಕ] 

ಪೊರವಾರ್‌ * ಪೊಜಿಮಾಲ್ಲು' ನೋ. 

ಪೊರವಾರ " ಪೊಚಿಮಾಜ್ಕು ' ನೋ. 

ಪೊರವಾರು “ ಪೊಟಿವರಾಜ್ಕು ” ನೋ. 

ಪೊರಸು. ಹೊರಸ್ಮು (ನಾ). ಹಗ್ಗ ಅಥವಾ ನುಲಿಯಿಂದ ಹೆಣೆದ 
ಮಂಚ; ನೂಲುಮಂಚ : ಕೂಸಂ ಮಿಸಿಸಿ ಮನೆಯ ಮುಂದೊಂದು 
ಪೊರಸಿನ ಮೇಲೆ ಪಟ್ಟಿರಿಸಿದಾಗಳ್‌ (೨050. ೬-೪ ನ). ಹೊರಸ್ಕ್ಮು : 
“ಹೊರಸು ಖಟ್ವಮೆನಿಕ್ಕು” (ಕುಂಗರಾ. ೩೦-೦೫); ಲಗ್ನಕ್ಕೆ ಷಟ್‌ ತ್ರಿನವ 
ದ್ವಾದಶಾಲಯಂಗಳ್‌ ಹೊರಸಿಂಗವು ನಾಲ್ಕು ಕಾಲ್ಗಳ” (ಕಾತತಿ. ೪-೦೬) ; 
ತನಯಂ ಪಡೆತಂದ ವಸ್ತುವ ನೋಟಕಿವೆಂದತಿಸಂಭ್ರಮದಿಂದಿದಿರಂ ಬಂದು 
ಹೊರಸಿನ ಕಾಲ್ಗಳಂ ಕಂಡು (ಫಿಕ್ಕಾಸ್ತ. ೦೨-೦೩ ರ); ಕಂಡಕಂಡವರು 
ಏಜಲೈ ಕೈಲಾಸ ರಂಡೆಯ ಹೊರಸೆ (ತರ್ವಕ್ಮ. ೬೪೦)- [?] 

ಪೊರಳ್‌, ಪೊರಳು,., ಹೊರಡ್ಕು, ಹೊರಳ್‌, ಹೊರಳು, (ಕ್ರಿ)- 
೧. ಉರುಳಾಡು ; ಉರುಳು: “ಪೊರಳ್‌-ಲುಠನೇ” (ಕರುಣ) ; 
ಪೊಳಿ ವಾರಿಧಿಗಳ* ಕಲಂಕಿದುವ(ರ್ದೆ ಮೆ]ಯ್ಮನುದಗ್ರಮಂದರೆಮ 
ದಂದಲುಗಿತು . - - ದಾಡೆಗುಟ್ಟೆ ಕಟಲ್ಲು ತಾರಗೆಗಳ* ನಭಂಬೆರ(ಸು] 
ಬಿಬ್ಬುವು ಪೆಂಪಿದೇಂ ಪಿರಿದಾಯ್ತೊ ದೈತ್ಯವರಾಹನಾ (ಶಂಶರಾ. 6-0೫); 
ಬಡಗೊಂದೆಯಂತೆ ದಡದಡಿಸುವರ್‌ ಪಾವಿನಂತೆ ಪೊಶಳ್ವರ್‌ (ರರ್ತಾರ, - 
೩-6»): ೨. ತಿರಂಗಂ; ಚಲಿಸಂ : ಕಸಕಳಿಯಂತೆ ನಾಲಗೆ ಪೊರಳ್ವುದು 
ರಾಜಸಭಾಂತರಸಳದೆೊಳ್‌ (ಆಂಫ. ೨-೦೦) ; ನುಡಿವೊಡೆ ನಾಲಗೆ ಪೊರಳದೆ 
ಕಿಡುಗುಂ ನೆಆ್‌ ಮೂಗನಾಗಿ ನಮೆಗುಂ (ರರ್ಶಾಶ್ಮು. ೬-೦6೨) ; ಪಲಕಾಲದ 
ಪುಣಸೆಯ ಪಣ್ಣ ಲೇಹಮಂ ಮಾಡೆ ಸನ್ನಿಪಾತಜ್ವರದಿಂ ಸಲೆ ಪೊರಳದಿರ್ದ 
ನಾಲಗೆಗೆ ಲೇಸನೀಗುಂ (ಕಲ್ಮಾಳಾ- ೩-30). ೩. ಜಾರು; ಸರಿ: 
ಮುದ್ದುವೊಗಂ ಪೊರಳ್ವ ಮುಂಜೆಅಗು ಕಿವುಟ್ತಿ ಪೀರ್ಮ ಮೊಲೆ ದಬ್ಬಡಿ 
ಯೊಳ್ತರಿ ದೋಡುವಂಗಣಂ ನೆಜ್‌ ತನಗೊಪ್ಪು ವರ್ಭಕನನೊರ್ವನನಾಂ 
ಪಡೆವಂದಮಾವುದೋ (ಸುಳುರೂ. ಊ)- ೪. ಬೇರೆ ದಿಕ್ಕಿಗೆ ತಿರುಗು : 


ಪೊರಳನ್ಹಯ 


ಬೆಟ್ಟದ ಮೇಲ್‌ ಪೊರಳೆ ಬನ್ನು ವೂಡಾಯ್‌ ಸಿ(ಸೀ)ಮೆಯಂಳ್‌ ಕು(ಕೂ) 
ಡಿತ್ತ (96. ೩೪111, ೩೬6-೨6; ೪ನೆಯ ಕತ). ಪೊರನ್ಗು,: ೧. ರುಗಮಂಟಪ 
ದೊಳಗೆ ಪೊರಳುತಂ ಮುಂಂದುಗೆಬ್ಬಅವುಗೆಟ್ಟಲಲ್ಲಿಯೊಅಲುತಂ (೪4ರ. ರೇ, 
0೫೭-0೦೪ ; ಮಡುವಿನಿಂ ಪೊಜಮಟ್ಟ ಮಲ್‌ಮೂನಿನುತೆ ಕೆಲಸಿಡಿಸಿಡಿದು 
ಪೊರಳಿ ಬರಹದ ಬೆಂಕೆಯಿಂ ಬೆಂದು ಕಡುಹರವಸ€ಂಬೋದರಮರಿಯರ್‌ 
(ಕಂಪು. ೦೪- ೪೩): ಸರಸಿಜಗಂಧಿಯ ದಿವ್ಮಾಂಗಲಾವಣ್ಯಕರಧಿಯೊಳ್ನಿರವಿಗರಕ್ಷಿ 
ವರಮಾನಗಳು ನೆಣ? ಪೊರಳುತ ತೆರಳುತ ಮರಳಿ ಮುಳುಗುತೊಪ್ಪಿದುವು 
(ಕಂಪರಿ. ೪-೯೩). ೨. ಧೆರೆಯೊಳು ನಟ್ಟ ದಿಟ್ಟಿಯಲರಿತಧರದೆ ವೊರಳುವ 
ತುಬಿನಾಲಗೆಯ ಬೆರಳಲುಕದೊಳಾಂದೋಳಿಪ ಮಸ್ತಕದರಳುಗಣ್ಮಬಲೆ 
ಯೊಪ್ಪಿದಳು (ಕಂನಂ. ೪-089)- ಹೊರಡು, : ೧. “ಹೊರ[ಕಾಕಾಂ. ದ]ಡು 
-ಪರಿಲುಠನೇ (ಹೊರಳು)” (ಕಮುಠಾ)- ಹೊರಳ್‌ : ೧. ಮುರಿವ ಬಿಡಿಸುವ 
- . * ಹೊರಳ್ವ ತನು ಹೋರಟೆಯ ಸತ್ತೋತ್ಯರುಷ ಸರಿಯೆನೆ ಶಂಭು 
ಶಿಷ್ಮಗೆ ಪರಿವಿಡಿಯ ತೋಜಾಸುವೊಲಿದ್ದನು (ಕುವ್ಮಾಳ. ೬-೩೦) ; ನೌ ತಿವಿದ 
ಖಡ್ಗಕೆ ನರನ ಮೈ ಲವಲವಿಸಲಡಿಮೇಲಾಗಿ ಹೊರಳ್ಹರೆ ಧನ್ಯ ತಾನು 
(ಕೌರ್ಮಾಳ. 6-90). ಹೊರಳು, : ೧. [ಚೆನ್ನಮಲ್ಲಿಕಾರ್ಜುನನಿಜ್‌ದಲಗು] 
ಒಡಲಲ್ಲಿ ಮುಜ್‌ದು) ಹೊರಳುವೆನ್ನಳಲನಂ ನೀವೆತ್ತ ಬಲ್ಲಿರೇ ಎಲೆ ತಾಯಿ 
ಗಳಿರಾ (ಠುಜಾರೇ- ಬ..೧೪0-೩0೪) : ಸೆರೆ ಬಿಗಿದು ಗದುಗದಿಸಿ ಬಿಕ್ಕುತೆ 
ಬಿದ್ದು ಹೆೊರಳುತ್ತಳುತ್ತಗಲಲಾಅದೆ (ಅಸರ. ೩-೨೦) ; ಬಂದು ಭೀಷ್ಮನ 
ಚರಣಸೀಮೆಯಲಂದು ಕಾಯವ ಕೆಡಹಿ ವಿಗತಾನಂದ ಭೂಪತಿ ಹೊರಳಿದನು 
ಹೇರಾಳಶೋಕದಲಿ (ಕುರ್ಕಾಳೀ. ೦೦-೦೪). ಪಿ. ಪರಕೆ ಬಾಹಿರನಾಗಿ 
ನಾನಾಯೋನಿಯೊಳು ಸುಳಿದು ಹೊರಳುವನುವನು ಕೃಷ್ಣದೇವನು 
ಕರುಣಿಸಿದನೇ (ಕುಠ್ಶಾಳೀ- ೩-೨೪). ೩. ಭೀಮ ಬಿದ್ದನು ತೊಡೆಯ 
ಮೇಲಿಂದೀ ಮಹಿಗೆ ತಚ್ಚೆ ಅಲಿಶಿಲೆ ನಿರ್ನಾಮವಾದುದು ಹಸುಳೆ ಹೊರಳಿದು 
ಬದ್ದ ಭಾರದಲಿ (ಕುವ್ಮಾಆ- ೪-8೭). ೪. ಹೊರಳಿ ನೋಡು ವುರವಾರಳಿ 
ನೋಡು ಒಳಗರಳಿ ನೋಡು ನೋಟ (ಅರಳು. 9೦೪9೨೦೦) : ಇರುಳೇ 
ಹೊರಳಿತು ಹಗಲೇ ಮರಳಿತು ಚಿಗುರೆಲೆ ಹೂವಿಗೆ ಹಾಸು (60ಮುು- ೦-೦೦). 
೫. ಹಿಂಶಿರುಗು; ಮರಳಂ : ನಂಜಮ್ಮ ಹೊನ್ನ ತಳಿಗೆಯನ್ನು ಎತ್ತಿ 
ಕೊಂಡು ಸೆರೆಮನೆಯಿಂದ ಹೊರಳಿದಳು (ಜಾಶುಕ್ತ. ಇಂ). 
(ದೇ. 8 ತವಿ. ಪಿರಳ್‌, ಪುರಳ್‌ ; ಮಲ. ಪರಳು ; ಪುರಳು. ತುಳು, 
ಪ್ರರೆಲು, ಪೊರಲು, ಪೊರೆಡು. ಹೊರಳು ; ತೆಲು. ಪೊರಲು, ಪೊರ್ಲು] 
ಪೊರಳನ್ವಯ (ನಾ). [ಜೈನ] ಯತಿಗಳ ಒಂದು ಶಾಖೆ: ಸ್ವಸ್ತಿಶ್ರೀ 
ಆರಿಉರ ಪನ್ನಿರ್ವರು ಮೂ ೫x ಯ್ಕನ್ಹಿಲ ೮ ಮೊಅಮುನಿಟ್‌ಸಿದಾ 
ಕಾರೆಯರುಂ ಪೊರಳನ್ವ್ಹಯರು೦ ೬ ೬ ೬ ಗಂಣಸಾಗರತವ್ಮೂಡಿಗಳ್ಲೆ ಕೊಟ್ಟ 
XxX (ಎಳ. 1೪, ಗುಂಡ್ಕುಶೇ. 66-೧೩: ಶು. 760)- [? ಅನ್ವಯ?) 
ಪೊರಳ, ಹೊರಳಿ, ಹೊರಕ್ಕೆ (ನಾ). ೧. ಗುಂಪು; ಸಮೂಹ; ರಾಶಿ: 
ತಾಪದಿಂ ಮೃಣಾಳನಾಳದ ಪೊರಳಿಯಂ ಪೊರಳ್ಲು ತರ್ಕಯಿಸಿಯುಂ (ಅರ್ರನೇ. 
3-3 5); ಕಡೆದ ಕರಿಗಳ ... ಮುಡಿದ ಕುದುರೆಗಳ ಪೊಡೆಗಲ್ಲ ಪೊರಳಿಗಳೊಳಗೆ 
ಕಡಿದ ಕೈಕಾಲ ನರರಟ್ಟಿಗಳ ತುಂಡುಗಳ ಮರಮಟ್ಟೆಗಳನೆಳೆಯುತೆ (ಕ ಎ:ಳಾ. 
೨೨ ೨೬). ಹೊರಳಿ; ೧. “ಬಂಬಲ್‌, ತುಜುಗಲ್‌ . , . ಹೊರಳಿ . . 
ಗೊಂದಣಿ(ಉದಲ್‌)- ಈ ೪೦ ಸಮೂಹಂ” (ಕರನ: 3೬-೨೨೨); 
ಇರುಳ ತಿರುಳಿನ ಹೊರಳಿಗಾ ತರಣಿ ಕೆರಳ್ವಂತೆ ಸರಳ ತೆರಳಿಕೆಗೆ ಮರಳಿತು 
ಕರುಳ ಸುರುಳಿಯೊಳು ಹೊರಳುತ್ತ . . . ತರಳಚಿತ್ತದ ಹಂದಿ ಮರಳಿ 
ಕಾನನಕೆಯ್ದಿ ತು (ಹತಕಾ- ೩-೩೦); ಇಂದುಕಳೆಯ ಸಂದಣಿಯಂತೆಯುಂ 
ಅರಲ ಸರಲ ಹೊರಳಿಯಂತೆಯಂಂ - . . ವಿಲಾಸದಿಂ ಬರ್ವ ವಿಲಾಸಿನೀ 
ಜನದ ನಡುವೆ (ರಃಳು- ೩-೩೦ ೫) ; ಗಿರಿಯ ಮುತ್ತಿದ ಮಿಂಚುಬುಳುವಿನ 
ಹೊರಳಿಯಂತಿರೆ ಹೊನ್ನ ಬರಹದ ಸರಳು ಮೇಃಿದವು (ಕಾನ್ಮಾರ್ರೋ. ೩-೨೬). 


2೯೪೦ 


8 | ಪೊರಳಿಸು, ಹೊರಳಿಸು (ಕಿ) 


ಪೊರೆ, 


ವಿ. ಆಧಿಕ ಕ ಹೆಚ್ಚಳ : ಪರುಷದ ಹೊರಳಿಯಲಿ ಹೊಡಕರಿಸಿ ಚಿತ್ತವ 

ತಿರುಹಿ (ಕುಣ್ಮಾ: ೬-೭೪).  ಹೊರಳ್ಳೆ : ೧. 'ಹೊರಳೆಗಡಿ' ಪರಾ. 

೩. ಹೊರೆ; ಮೂಟೆ: ದೇವಾಂಗವಸ್ತಂಗಳ ಹೊರಳೆಯಂ ಕೈಕೊಳ್ಳಿ 

(ತೆವಿತು. 8೬-೦೦). 

೧. ಉರುಳಾಡುವಂತೆ ಮಾಡು ; 

ಉರಂಳಿಸಂ : ಪರಿಭವರಜದೊಳ್‌ ಪಗೆಯಂ ಪೊರಳಿಸಲುಂ . . 

ತಕ್ಕುದು ನೀಂ ಪೊರಳಲ್ತಕ್ಕುದೆ ಮದೀಶ ಭೂಪಂಂಸುವಿನೊಳ್‌ (9ಗೂ- 

ಹೊರಳಿಸು : ೧. ಸಕ್ಕರೆಯ ತಳಿದುದ್ದನು ಅರೆದದಜಕೊಳಿನಿ 
ಸಕ್ಕಿವಿಟ್ಟಿಕ್ಕಿಕೊಂಡದಂ ಹೊರಳಿಸಿ ಒಳಿಕ್ಕ ತಿಳಿದುಪ್ಪದೊಳು ಕೆಂಪಾಗಿ 
ಹುರಿದು (ಸೂಶಕಾ. 9-೬೦). ವಿ. ತಿರುಗಿಸಂ ; ಆಡಿಸು: ನಾನು 
ಕೋಣೆಯೊಳಗೆ ದೃಷ್ಟಿ ಹೊರಳಿಸಿದೆ (ಕಾಂಡಾ- 00) ; ಅವನನ್ನೇ ನಿಟ್ಟಿ 
ಸುತ್ತಿದ್ದ ಮಾಲುಗಣ್ಣುಗಳನ್ನು ಅತ್ತಿತ್ತ ಹೊರಳಿಸದೆಯೆ ಅವಳು ಕಲ್ಲಿನಂತೆ 
ನಿಂತಳು (ತೃಠರು. ೦೯೦). [ಪೊರಳ್‌ + -ಇಸ್ಮು) 

ಪೊರಳು, "ಪೊರಳ್‌' ನೋ. 

ಪೊರಳ್ಳು "ಪುರುಳ್‌' ನೋ. 

ಪೊರಳ್ಚು, ಹೊರಳಿಚು, ಹೆೊರಳ್ಳು (ಕಿ). ಇ ಪೊರಳಿಸು ೧: ""ಪೊರಳ್ವು 
—ಲುಠನೇ” (ಕಠುರಾ) ; ಆಸವ್ರನಳಂ ಕಿಡಿಯಿಂ ಕೆಂಡದಿನೇಂ ಪೊರಳ್ಳಿ 
ದುದೊ ತನ್ಮೇಘಾಮರಾನೀಕಮಂ (60ಫು.- ೦೩-೬೬), ದುರ್ಯೋಧನ 
ನೆಕ್ಕಲಂ ಪುಡಿಯೊಳ್‌ ಪೊರಳ್ಳುವಂತೆ ಪಾಸಂಗೆಯಂ ಪೊರಳ್ಹಿ (ಕೂಶಳಾ. 
೬-೬೦ ನ); ದ್ರುಪದಾತ್ಮಜಾತನೋವದೆ ಪುಡಿಯೊಳ್ಳೊರಳ್ಸಿ ತಲೆಯಂ 
ತೆಗೆವಲ್ಲಿ ಪಿನುಕವೆತ್ತವೋದುದೊ (ಗಠಾಯು. ೪-೩೦). ಹೊರಳಿಚು : ಹೊಕ್ಕ 
ವಾನೆಗಳು : - ಲಾಳವುಂಡಿಗೆಯ ಸರಿಸಗುಂಡಿನೊಳೊಂದನೊಂದಿಟ್ಟೊ 
ರಸಿದವು ಕೊಡಹಿದವು ಸೀಳಿದು ಹೊರಳಿಚಿದವೆಆಗಿದವು ನಾನಾವಿಧದ ಕೊಲೆ 
ಗಳಲಿ (ಕುವ್ಮಾಭೀ- ೪-೮೦) ; ಹೊಡೆದರಿಟ್‌ದರು ಹೊರಳಿಚಿದರಡಗೆಡೆಹಿದರು 
ಕೋಳಾಹಳದ ಬಲುಗಡಿಯ ಭಟರಬ್ಬರಿಸಿ. ಸದೆದರು ಸೂಳುಪಾಳಿನಲಿ 
(ಕೊರರಾ. 8-೭-೨). ಹೊರಳ್ಹು : ತೆರಳ್ಳಿ ಮರಳ್ವೆ ಹೊರಳ್ಳಿಯೇಟ 
ನಿಜವು ಜೀವ ಹತ್ತೂತೆಅನೆ ಪ್ರಾಣವೆಂಬರಲ್ಲ ಹುಸಿಯನಂತಜೀವ (ಶಾನಂಶ. 
೬-೬೧) - [ಪೊರ೪* + - ಚು) 

ಪೊರಳ್ನುಡಿ (ನಾ). ದ್ವಂದ್ವಾರ್ಥವುಳ್ಳ ಮಾತು ; ಎರಡರ್ಥ ಬರಂವ 
ಮಾತು : ಆದೊಡಿವು ಅರ್ಥಯಿಸಲಾಗದಸ್ಪಷ್ಟತೆಯ ಪೊರಳ್ನುಡಿಗಳಿನ್‌ 
ಮರಲ್ಮುವಯ್‌ ಏಗಳುಂ (2ರೈಶ್ರ- ೩೩-೭೩೩). [ಪೊರಳ್‌ +೬ ನುಡಿ] 

ಪೊರಿ "ಪುರ್ದಿ' ನೋ. 

ಪೊರಿಗೆಆ್‌ "ಪುಲಿಗೆಆ್‌' ನೋ. 

ಪೊರಿವಯ್ಯ (ನಾ): ಒಬ್ಬಾತನ ಹೆಸರು : ಕುಮ್ಬೆಸೆಯ ಮನವನೆಯರ 
ಪೊರಿವಯ್ಕ xxx ಕೇಸಿವನಾಣಿ ಕೇಳ್ತಾಗಣ್ಯಗಾಳುಮದಟನಾಗಿ ನೆಲ 
ಕುವ್ಬಿಸೆಯನಿಅ್‌ಯಿಮೆನ್ನು ಕೇಢಸ್ತಿಗಂ ತನ್ನಾಳ್‌ ಬೆಸಮೊಟೌ (ಎಳ. ೪111, 

[? + ಆಯ್ಯ |] 


೬೩೨೭), 


ಸೊರಬ. 66-೬; 912) - 
ಪೊರಿಸು 'ಪೊಟೌ್‌ಸು' ನೋ. 
ಪೊರು "ಪೊಟಿ'” ನೋ. 
ಪೊರುಳ್‌ "ಪುರುಳ್‌' ನೋ. 
ಪೊರುಳಟ್‌ (ನಾ). ಒಂದು ಊರಿನ ಹೆಸರು : ಅಲಂತೂರ ಪೊರುಳಟ್‌ 
ಪರ್ನ್ನಗರಾದ್ಕ್ಮನೇಕ ಸಮರಮಖಮುಖಾಹುತ ಪ್ರಹತಶೂರಪುರುಷಪಶೂಪ 
ಹಾರ (ಎಳ. 1೩. ರೊಡ್ಮವಿ: ೬-೩46; 517). [?) 
ಪೊರೆ,, ಹೊರೆ, (ಕ್ರಿ). ೧. ಕಾಪಾಡು ; ರಕ್ಷಿಸು: “ಪೊರೆ-ಪೋಷಣೇ, 
ಉಪಸರ್ಗೇ ಚ (ಹತ್ತಿರ)” (ಕಮರಾ) ; ರಾಮೇಶ್ವರ ಎಮ್ಚ ತೀರ್ಥ್ವದಾ 
ಮೊದಲೊಳ್‌ ವೆಂಬ್ಬಿಕ್ಕಿ, ಪೊರದ ಪನ್ನಿಗಳನಿಆ೨ಯಲ್‌ ಬನ್ನಲ್ಲೀ(ಲ್ಲ) 


ಪೊರೆ, 


(ಇ. ೫1. 0೨೬-0೦; 86); ಒಡವಳೆದಂಬರೇಚರರನನ್ವಿ ತಮಂತ್ರಿ, 
ಸಮೂಹಮಂ ಮನಂ ಬಿಡೆ ಪೊರೆದಿಷ್ಟಬಂಧುಜನಮಂ ಕರೆದು (ತ್ಯ. 
೨-೩0); ವೆಣ್ಣಲ್ಲವೆ ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೆ ಪೊರೆದಎಳು 
(ತಂಂ. 8-೭). ೨. ಪೋಷಿಸು: ಈತನಂಗಡಿಯಲವಡಂ ಪೆಜುಕಿ ತಿಂದು 
ಬಂಟಕ್ಟೊಂ ಬೈಕಂಗುಳಿ ಬೇಡಿ ಪೊಟಲೆಲ್ಲಮಂ ತೊಟಲ್ಲು ಬಸೀಂ 
ಪೊರೆವೊಂ (ಶಕ್ಕಾಕಾ. ೪. ೪% ಶನ್ನೊಡಲಂ ಪೊರೆಯಲಅಯದವನಾರುವಮಿಲ್ಲಂ 
(ಕಂತತಂ. ಫೊತದೇಂ ಬಾಟವೆ. ಪಂದಿ ನಾಯ್ಗ್ಲಳೊಡಲಂ 
(ಸೋಮೀಶ. ಎ೦). ಹೊರೆ: ೧. ನೀನು ಹೊರೆವ ಯುಂಗಜುಗಂಗಳು 
ಒಂದು ತೃಣಮಾತ್ರವಾದ ಕಾರಣ ನಿನ್ನೆ ಹಸುಮಕ್ಕಳವರೆನುತ್ತಿದ್ದೆನಯ್ಮ 
(9559. ೦೪೯-೯೦೦) ; ನೀವಿನ್ನಿದಂ ರಕ್ಷಿಪುದು ಹೊರೆವುದಿನಿತಂ ಬೇಡಿ ಪಡೆದೆ 
ನಾ ನಿಮ್ಮಲ್ಲಿ ಕರುಣಿಸೆನಗೆ (ತಳಾ. ೯೪-0೪); ನಿನ್ನ ಭೃತ್ಯನ ಹೊರೆವ 
ಪರಿಯಿದು ಕೃಷ್ಣ ಜಯಜಯ (ಕುರ್ಮಾ: ೭-೦೬). ವಿ. ದೆಂದೊಡಲ 
ಹೊರೆವುದಕ್ಕೆ ನಾನಾಆಕ್‌ (ಕುಜಾರೇ. ೨. ೦೧-೦೦); ಹಗೆಯ ಕೈಯಲಿ 
ಸಾಯಲಂಜಕಿವು . . - ಹೊರೆಯಲಾಪೆವು ಬೆಂದ ಬಸುಯುಗಳ (ಕುಳ್ಮಾಸೆ. 
0೬.6೦); ಪ್ರಜೆಗಳಿಗೆ ಹೊಟ್ಟೆಯನ್ನು ಹೊರೆದುಕೊಳ್ಳುವುದೇ ದೊಡ್ಡ 
ಸಮಸ್ಯೆಯಾಗಿತ್ತು (ರತಾ. ೪೪೭). 

(ದೇ.॥ ತವಾ. ಪುರ; ತೆಲು. ಪ್ರೋಚು, ಕೋಲಾ, ವಪುರಾಯರ್‌; 
ಪರ್ಜಿ- ಪೊರಿಪ್‌; ಗೊಂಡಿ. ಪೊರ್ಪನಾ) 
ಪೊರೆ. ಹೊರೆ, (ಕ್ರಿ). ೧. ಸೇರಂ; ಕೂಡು; ಬೆರೆ: ವರಶಬ್ದಾಲಂಕಾರದ 
ಎರಚನೆಗಳ್‌ ನೋಟಕ್ಟೊಡೊಂದೆ ತೋರ್ಕೆಗಳಿಂತುಂ ಪೊರೆದಿರಲೊಂದೊಂದ 
ಅಳು  ಪರಮಕವೀಶಪ್ರಯೋಗಗತವತಾರ್ಗಂಗಳ್‌ (೪ರ. 3೨-96); 
ಅವ ಕಾಲಮಂಂ ಕಿಡದುದಂ ಪಾಪದಿಂ ಪೊರೆಯದುದಂ ಸಂಖಮನೊಡೆ 
ತಪ್ಪುದಂ ತನ್ನಿಂ ತಾನಾದುದನಂತಪ್ಪ ಮೋಕ್ಷಸುಖಮನೆಯ್ದಿ (ಶಕ್ಕಾಕಾ- 
೪-೪) ; ಎಡಜಕೋಡುವಿನಂ ಪೊರೆದೊಳ್ನೆಗಬಕ್ಕಿಯೊಳ್‌ ತೊಡರ್ದರೆ 
ವೃದ್ಧರಾಜ್ಯವರಿಮದೇನೆಸೆದತ್ತೊ ನಭಶ್ಚರೇಂದ್ರನಾ (ಅಂತಿ. ೨-೨೪). 
೨. ಮೆತ್ತಿಕೊಳ್ಳು ; ಅಂಟು ; ಹತ್ತು : ವಿಧುಮುಖ ಮೆಲ್ಲಮೆಲ್ಲನೆ 
ಮಧುದ್ರವಮಂ ಸವಎದೀಂಟುಎಲ್ಲಿ ತನ್ನಧರದ ರಾಗದೊಳ್‌ ಪೊರೆದುದಂ 
ಮಧುವಂ ಬೆಆಗಾಗಿ ನೋಡುತುಂ (೫ಗ೭. ೦೬-೦೦೬) ; ಅಡಿಗಡಿಗೆ ಪೊಡವಿ 
ಯೊಳ್‌ ಪೊಡೆದುಕೊಳ್ಳ ರಭಸದೊಳ್‌ ಪೊರೆದ ಪ್ರಡಿಯನೊಡನೊಡನೆ ಬೆವರ 
ಬಿ:ಮಗಳ್‌ ನಾಂದೆ (ರಫಿ. ೪-೬೦ 5)- ೩. ಬಳಿ; ಲೇಪಿಸಂ ; ತೊಡೆ: 
ಕರಡಿಯ ತೋಲಂ ಕಜ್ಜಲಪರಾಗದಿಂ ಪೊರೆದು ಪಿಡಿದು ಜೇನೆಯ್ಕೊಳ್‌ 
ತಂದಿರಿಸಿದವೊಲರಸನಂ ವಚನರಚನೆ ಬಳಸಿದುದತೀವತವುಮೊದವುವಿನಂ 


೩೦-೦೭) ; 


೫೯೪೧ 


30 


(ಉಂತಿತುಿ: 6-0೬) ; ಚಂದ್ರಗಾವಿಯ ದುಕೂಲದ ಬೈತಲೆಗೆ ಪೊರದ|' 


ಚಂದ್ರರಜದೆ ಬ್ಬುಳಿಯ ಶೃಂಗಾರಸಾರದಿಂ .ಚಂದ್ರಶೇಖರನ ಪಟ್ಟದ ರಾಣಿ 
`ನಮಿತಗೀರ್ವುಣಿ ರಂಜಿಸುತಿರ್ದಳು (ತೆಂಪು. ೩-3೪). ೪. ಧರಿಸು; 
ತೊಡು : ಪೊರೆದ ದುಕೂಲಮೊಂದಿನಿಸು ವಹಾಸಿದೆ ಭಾಳದೊಳಿಟ್ಟ 
ಚಂದನ: ತೆರಳಿದೆ (ರಕಳು. ೦೦-೨೦)- 2೫. ನೆನೆಹಾಕಂ; ಸಂ: 
ಪೊರೆದಿರ್ಪತೆ ಇ,ಂದುದಿನಂಬರೆಗಂ ಪಾಲೊಳಗೆ ಬೆಳಲ ತಿರುಳು ನೆಬಲೊಳ್‌ 
ಪರಿತೋಸಿಸಿ ಬಯ್ತಿಟ್ಟಿಕ್ಷುರಸದೊೊಳಿಕ್ಕಿದೊಡೆ ಸವ್ಯಮದು ಪಾಲಕ್ಕುಂ 
(ಲೋಕೂ.ರ. ೪-೩). ೬. ಬಳಿಯಲ್ಪಡು ; ಲೇಪನವಾಗು : ಚರಿಯಿಪ 
ವನದೇವತೆಯರ ಚರಣಾಲಕ್ತಕದೆ ಪೊರೆಮುವೆನಿಪುವು--.- ಚಂದಳಿರ್ದುಜುಗಲ್‌ 
(ಕಾದಂಪೂ' ೪೩೩). ೭. ಲೇಪಿಸಿಕೊಳ್ಳು ; ಬಳಿದುಕೊಳ್ಳು : ಕತ್ತುಂ 
ಯನ: ಗದೊಳ್ಳೊರೆದು ನೀಲಾಂಬರವನೊತ್ತಿ ಬಿಗಿದುಟ್ಟು (ಕರ್ಮರಾ- ೯-೬೨). 
೮. ಉಲ್ಲೂಸಗೊಳ್ಳು ; ಆರಳು : ಶಿ ೀವಧುವಿನಂಬ೭ಚೆಕೋರಕಂ 
ಪೊರೆಯೆ. (ಕೈಮಿಕಾ- ೦೦-೦). ೯. ಅಗಲವಾಗು; ಹಿಗ್ಗು: ಅಂತ 
ರ್ನೀಘೂರ್ಣಿತಾವೂರ್ಣಮನ್ಮ, ವೇಗದೊಳ್‌ ಬೀಗಿ ಬಿ೦ಿವಂತೆ ಗಗ್ಗರಿಪ 


35 


46 


ಪೊರೆ. ಹೆರ್ಮೆ, ಹೊರೆ (ನಾ). ೧. 


ಷೊರೈೆ 
ಕೊರಲೊಳುಬ್ಬರಿಸಿ ಪೊರೆದ ಸೆರೆಗಳೊಳಂ (ನೇತು. ೯-೬೦ ಠ). ೧೦. 
ಸಿಂಪಡಿಸು; ಚಿಮಂಕಿಸಂ; ತಳಿ : ಸುರಹೊನ್ನೆಯ ಬೀಜಂ . . . ಕಪ್ಪರ 


ಮೆಂಬಿವಆ್‌ಂ ಪೂವಂ ಪೊರೆದೊಡೆ ಪ್ರಷ್ಟದ್ರವಂ ಮನೋಹರಮಕ್ಕುಂ 
(ಲೋಕೋತ. ೭-೪೬). ಹೊರೆ: ೧. ಅಜ್‌ವು ವಸ್ತುವೆಂದಡೆ ಒಂದು 
ಕುಯುಹಿನ ಹೊರೆಯಲ್ಲಿ ಹೊರೆಯದು ಇಂತೀ ಹೊರೆಯದೆ ಹೊರೆಯದ 
ಪರೀಕ್ಷೆ ವಎಧ(ದ)ನಾಗಿ ಗಾರುಡೇಶ್ವ ರಲಿಂಗವನಟ್‌ದವಂಗಲ್ಲದೆ ಸಾಧ್ಯವಲ್ಲ 
(ಸರ್ಶಠ. ೦೦೦-೩೮೭); ತರುಣಿ ನಿಜತನ:ಪರಿಮಳದಲುಟ* ಹೊರೆದ ಹೂವಿನ 
ದಂಡೆಯನು ನಿಜಎರನ ಕೊರಳಲಿ ಹಾಯ್ಕಿದಳು (ಕುರ್ಮಾಆ: ೦೫-೩3) ; 
ಪರಿಮಳದ ಪದ್ಮದ ಪರಾಗದಿ ಹೊರೆದ ನಿಜ್‌ದೆರೆಯುಬ್ಬುಗಳ 

ಸೊಗಸಿನ ಸರಸಿಗಿಳಿದರು (ಕೊರಗ, ೨-೭-೪)- ೨. ಹೊರೆದ ರಕುತದ 
ಧುರೆಗಳ ತುದಿಕರದೊಳೆಳಲುವ ತಲೆಗಳಂಥ್ರಿಯೊಳೊರೆದ ನೆಣನಡಗಿನ 


ಮಹಾಗಜ ಮೊಗೆದುದರಿಬಲವ (ಕುರ್ಮಾರ್ರ್ರೋ. ೩-೨0). ೩. ಹೊರೆದ 
ಕತ್ತುರಿಸಾರಣೆಯ ನವಪರಿಮಳದ ಪನ್ನೀರ ಚಳೆಯದ . ... ಧೂಪದ 
ಧೂಮಗಂಧೋತ್ಕರಸಮುದ್ರದೊಳದ್ದನೊಲ್ಲದೆ ಪಥವ ಪವಮಾನ 


(ಕೊಕರಾ. ೦-04೩-8). ೧೦. ಪರಿಮಳದ ಕುಸುಮ ಪನ್ನೀರ ಛಳೆಯಂಗಳಿಂ 
ಹೊರೆದ ಮುತ್ತಿನ ರಂಗವಾಲಿ ಕಸ್ತೂರಿಗಳ ಪರಿವಿಡಿಯ ಕುಂಕುಮದ 
ಕಾರಣೆಗಳು (088. ೩೦-೩6). ೧೧. ಹೊಂದು; ಪಡೆ; ತಾಳು: 
ಹೊರದುದಿಳಿ' ಸೌರಭೃಶೈತ್ಕೋತೃರವನು (ಕೂರ .. ೦-೦೬-೩೪); ಪರನಾರಿ 
ಸೋದರನು ವರಶತ್ರುದಲ್ಲಣನು ಕರ ಪಾಪಭಯುವ ಹೊರೆವ ಗುಣಿಯಹ 
ನೃಪಗೆ ಸ್ಥಿರವಿಹಳು ಲಕ್ಷ್ಮಿ (ಸರ್ವ. ೭೨೬)- [ದೇ.8 ತಮಿ. ಮುಲ. ಪೊರು) 


ಪೊರ್ಕೆ. ಹೊರೆ, (ನು). ೧. ರಕ್ಷಣೆ ; "ಆಶ್ರಯ ; ಆಧಾರ: ಒಂದು 


ವೊಡಂಬಡುಂ  ಪೊರೆಯುಮಿಲ್ಲದರ್ಗೆಂಬುದನೆಯ್ದೆ ನಂಬ ನಾಡಂ, 
ದಯೆಗೆಯ್ದು ನೀಂ ಕುಡುವಿನಂ ಪೆಅತೇ ಪಡೆವಪಾತೆೊ ಪಳ್ಳಿರಲೈಂದವರ್ಗೀವು 
ದೊಳ್ತು ನಿಲೆ . . . ಅಯ್ದು ಬಾಡಮಂ (ಕಂಶಳಾ. ೪-೪): ಸೆರಗಂ 
ಬೇಂಗಂ ಬಗೆಯದೆ ವೊರೆಯಿಲ್ಲದೆ ಕಲಿಯ ದಂಡೆಯಂ ನೂಂಕಿದವೋಲ* 
ಪೊರೆದಾಳ್ವನ ಕಾರಣದಿಂ ಪ೨ಹರಿಪುದು ಭೃತ್ಯನರ್ಥಮಂ ಪ್ರಾಣಮುಮಂ 
(ರಾಯಾ. ೨-೨೨): ೨. ಪಾಲನೆ; ಪೋಷಣೆ: “ಪೊರೆಕೈ' ಪರಾ. 
ಹೊರೆ: ೧. ಕಾಯವಸ್ತುವೆಂದಡೆ ನಾನಾಮಲಗುಣಂಗಳ ಹೆೊಲೆ(ರೆ)ಯದು 
ಜೀವವಸ್ತುವೆಂದಡೆ ತ್ರಿಎಧಮಲದ ಹೊರೆ (ಸರ್ಶಕ- '೦೦೦-೩೮೬) ; ಉಳಿದ 
ಮೂವರ ಕಳುಹಿದೆನು ಉುರುಪಶಿಯ ಹೊರೆಗಾಗಿ (ಳುಲ್ಮಾಗ- ೪-೨೪): 
ತೋಟಾ ನಿಜರೂಪವನು ಭೀತಿಯ ಬೀಜ್‌ ಕೌರವನೃಪರೊಳಗೆ ಮುರವೈರಿ 
ಬಿಜಯಂಗೆಯ್ಯ್ಕಲಾ ಪಾಂಡವರ ಹೊರೆಗಾಗಿ (ಳಾ. ೩ 0-8). (ಪೊರೆ) 
ಹತ್ತಿರ; ಬಳಿ; ಸಮಾಪ ; 
“ಪೊರೆ ಸಮಾಪಂ” (ಕರಾ. ೩೨); ಬೆಟ್ಟದಾ ಮೂಡಾಯ್‌ ಪೊರೆಎ ಬನ್ನು 
ತುಟ್ಥ್‌ಲ್ಲಾಲೊಳ್ಳೂಡಿತ್ತು (ನ. ೦೯೩೬. ೫೩-೨೯; ಸು. ಕರಂ); ಪೋದಂ 
ಬಗೆ ದಡಿ ತಾಯ ಪೊರೆಗೆ ನೃಪೇಂದ್ರಂ (ಯತ. ೨-೩೦). 
೨. ಉತ್ಸಾಹ ; ಚೈತನ್ಯ ; ಆನಂದ : *`ಪೊರೆಯೇಟು' ಪರಾ. 
೩. ಸಂಬಂಧ; ನಂಟು: ಕೊಲೆಯೊಳ್‌ ಪೊರೆಯಿಲ್ಲದ ಪರಲಲನೆಗೆ 
ಬಗೆಗುಡದ ಕಳ A ಪ್ರಹಿಯದ ಕಾದಲಿಸಿ ವಿಷಯಂಗಳೆೊಳ್‌ ಪಂಬಲಿಸದ 
ಗುಣಮೈದಣುವ್ರತಂ ಜಿನವೂತದೊಳ್‌ (1ಊಕಿಬ್ಬ. ೨-66)- ೪. ಲೇಪನ ; 
ಬಳಿಯುವಿಕೆ : “ಪೊರೆಯಿಡಂ' ಪರಾ. ೫. ಬೆರಕೆ; ಮಿಶ್ರಣ ; 
“ಪೊರೆಯಿಕ್ಕಿ' ಪರಾ. ೬. ಹೊಳಪು; ಕಾಂತಿ: *ಪೊರೆಯಿಡು' 
ಪರಾ. ಹೆರ್ಮೆ: ೧. ಅಲ್ಲಿ[೧] ಮೂಡಲು ಶ್ವೇತವಾಷ:ಣವಂತಿ ಅಲ್ಲಿ(ಂ] ಬಡ 
ಗಣ ಹೆರೆ ಈಶಾನ್ಮದಲಿ ಹುಪನಜ* ಅದ ತೆಂಕಯಿಣ ಹೆೊರೆಖಿುಂ ಪಡುವ 
ದೊಗದೆ ಜಲಪ್ರವಾಹೈ28%೬3. 1x-i. ೨೩೪-೪: 1249). ೨. *ಹೆರೆಹೆಚ್ಚು' 
ಪರಾ. .ಹೊರೆ: ೧. “ಹತ್ತಿರಕೆ ಹೊರೆಯೆನಿಕ್ಕುಂ” (48. ೦೦೬) ; 


ಪೊರೆ, 


ಅದಟ ತೆಂಕಯಿಣ ಹೊರೆಯಿಂ ಪಡುವ ಮೊಗದೆ ಜಲಪ್ರವಾಹ (೫. 
1X-1, 38೪-೪೪; 1148): ಕಿಚ್ಚಿನ ಕೆಂಡದಂತೆ ಹೊರೆಯಲ್ಲಿಪ್ಪೆಯಯ್ಕ 
(9ನ, ೬೩೦-೨೬೩೩) : ಅಪ್ಸರಗಣಿಕೆಯರು ಕೋಮಳನ ತುದರು ವಾಸವನ 
ಸಿಂಹಾಸನದ ಹೊರೆಗೆ (ಕುಕ್ಮಾರ್ರೋ- ೬.೩೩). ೨. "ಹೊರೆಹೆಚ್ಚು' ಪರಾ- 
೪. "ಹೊರಸ್ಕು' ಪರಾ. [ಪೊರೆ] 

ಪೊರೈ, ಪರ್ಮೆ, ಪೆರ್ಮೆ. ಹರೆ, ಹೆರ್ಕೆ ಹೊರೈೆ (ನಾ). ೧. ಆವರಣ ; 
ಹೊದಿಕೆ; ಆಚ್ಛಾದನ ; ಮುಸಂಕು : ಎರಡು ಘಟೀಗೆಯಿಂದೆೊಳಗೆ 
ಪಾಸಿನ ಪೊರೆಯೊಳ್‌ ಪುಟ್ಟಿ ಇಂದ್ರಪ್ರಶೀಂದ್ರ . . - ಲೋಕಪಾಲಾಹ 
ಮಿಂದ್ರತ್ವಮೆಂದೀ ಮಹರ್ಧಿದೇವರಾಗಿ (ಶಕ್ಕಾರಾ- ೯6-೩) ; ದಿವೃತಳ್ವ 
ಶಳ್ಳದ ಪೊರೆಯೊಳಗೆ ತೊಳತೊಳತೊಳಗಿ ಪೊಜಮುಡುವೆಳನೇಸಜ ಬಳಗದ 
ಬೆಳಗನೊಳಕೊಂಡು (60ಕ್ರ. ೨-೬೩೦ ವ) ; ನಾರದನಿರದೆ ಗಗನತಳಕ್ಕೊ 
ಗೆದು ಮುಗಿಲ ಪೊರೆಯೊಳಡಂಗಿದಂ (ಶಂಕಥಾ. ೬-3೦ ನ). ೨. ಪದರ; 
ಮಡಿಕೆ : ಪಾಲ್ಸಡಲ ನೊರೆಯ ಪೊರೆಯ ತೆರೆಯನನುಕರಿಸಿಯುಮಲ್ಪ 
ದಶನದಂಶಮಾತ್ರಖಂಡನೀಯಕರಂಗಳಿನಿಸಿದ ಮಂಡಕಂಗಳುವುಂ. . . 
ಉಣ್ಬ ಪರಿಜನಕ್ಕೆಲ್ಲಂ ಬಡ್ಡಿಸಿದಾಗಳ್‌ (ಸುಳುನಾ. 0೦-೨೪ ನ) ; ನಿಜೋತ್ತ 
ರೀಯಪಲ್ಲವದ ಪೊರೆಯಿಂ ತೆಗೆದು . . . ಮಣಿದೊಡವನೊರ್ವಳಂಗನೆ 
ಗಿತ್ತಳ್‌ (ಕುಂ. ೪-೬೦): ಮಯ್ಯ ಪೊರೆಗಳಿಂತು ಮೂಜುಭಾಗಂ ಅಲ್ಲಿ 
ವೊಅಗಣ ಭಾಗಂ ಧಾತುಮಲಾದಿ ದೋಷಸಹಿತಂ . . . ಒಳಗಣ ಭಾಗಂ 
ಜಾನಮಯಂ (ಕರತ 06-06 ರ. ೩. ಹಾವು ತನ್ನ ಮೈಮೇಲಿ 
ನಿಂದ ಕಳಚುವ ತೆಳುವಾದ ಚರ್ಮದ ಅವರಣ,-ವಪದರ ; 
ನಿರ್ಮೋಕ : ` ದಂಡಕರಿಸಿಯರ ಮೆಯ್ಕ ತೊಗಲ್‌ ಪಂವಿನ ಪ್ಯೋತಾಳಾಂ. 
ಪೆ]ರೆ ಸುಲಿವಂತೆ ಸುಲಿದು ಪೋಗಿ (ನಕ್ಕಾಕಾ- ೦೬೨-೨): ೪. ಕಣ್ಣಿನ 
ಗುಡ್ಡೆಯ ಮೇಲೆ ಬೆಳೆಯುವ, ನೋಟಕ್ಕೆ ಅಡ್ಡಿ ತರುವ ಒಂದು 
ಬಗೆಯ ಪದರ.; ಕಣ್ಣಿನ ಒಂದು ದೋಷ : ಕಣ್ಣಿನ ಪೊರೆಯನ್ನು 
ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದುಬಿಡಬಹುದು (ರಂ). ೫. ಕಣ್ಣಿನಲ್ಲಿ ಇರುವ 
ಒಂದು ಬಗೆಯ ತೆಳುವಾದ ಚರ್ಮ ; `ದೃಷ್ಟಿಪಟಲ : ಅಂತ 
ರ್ದ್ರವದ ಚಲನೆಗೆ ಅಡ್ಡಿಯುಂಟಾಗಿ ಪಾಪೆಯ ಪೊರೆಯು ಕೆರಳಿ ಕಣ್ಣೊ 
ಳಗೆ ಅಂತರ್ದ್ರವಣ ಒತ್ತಡವು ಹೆಚ್ಚುವುದು (8ಕ್ಕುರ್ಕ- 0೬೦). ೬. ಕಿವಿ 
ಯೊಳಗಿನ ಪಟಲ: “ರಾಜ” ಎಂಬ ಶಬ್ದ ಕಿವಿಯಲ್ಲಿನ ಪೊರೆಯನ್ನು 
ಚುಚ್ಚುವಂತೆ ಭಾಸವಾಗುತ್ತಿತ್ತು (ಕಂಠ. ೪೪). ೭. ತಪ್ಪ; ದೋಷ; 
ಕುಂದು : ಉಡುವಂ ಗುರು ಪಡೆವರ್‌ ಪೆಅರೆಡೆಯೊಳ್‌ ನೀಮಾರ್ಗಮಿ 
ದೇಕೆ ಕಿಡೆನುಡಿದಪಿರಿಟ್ಟೆಡೆವೆರ್ಗಡೆತನದೊಳಿದೇವಡೆವಿರ್‌  ನಿಮಗೆಮ್ಮ 
ಕಜ್ಜದೊಳ್‌ ವೊರೆಯುಂಟೇ (80ಫ- ೯-೦೦೬). ೮. ಮಂಚ್ಚೆು ಮರೆ ; 
ವಂಚನೆ : ನಿನ್ನಡಿಯೂಳಿಗದವರೊಳ್‌ ನೀಂ ಪೊರೆಯಿಲ್ಲದೊಡ 
ವೆರೆದಿರ್ದುಂ ತಣಿಯದೆ ಅರರ್ಜನಂದಿಗಳೊಳಾಳರೆಸುತನಮಂ 
ಗೆಯ್ದ ನಲಿವ ಸುಶೀಲನೆಂದುಂ . . . ನಿನ್ನೆ ಕಲ್ಕುಣಗುಣಂಗಳಂ ಕೇಳ್ದು 
(899- ೩೦), ೯. ಅರಗಿನ ಕೀಟವು ದ್ರವರೂಪದಲ್ಲಿ ವಿಸರ್ಜಿಸುವ 
ಅರಗಿನ ಕವಚ ; ಅರಗಿನ ಲಾರ್ವಾಗಳು ಪ್ರೌಢಸ್ಕ್ರಿಶಿ ಮುಟ್ಟುವ 
ಮುನ್ನ ಮೂರು ಬಾರಿ ತಮ್ಮ ಪೊರೆಗಳನ್ನು ಬಿಡುತ್ತವೆ 
(ಕರಕ, 1, 998), ೧೦. (ಆಲಂ) ಮಾಯೆ ; ಭ್ರಮೆ: ಸುಬ್ಬುವಿನ 
ಕಣ್ಣಿನ ಪೊರೆ ಕೊಂಚ ಜಾರಿದಂತಾಯಿತು (ಕುಳ. 301). ಪರೆ : ೨. 
ಶ್ವಾಸಕೋಶದ ಒಳಮಗ್ಗುಲಲ್ಲಿ ನೂರಾರು ಸೂಕ್ಷ್ಮರಂಧ್ರಗಳೂ ಪರೆಗಳೂ 
ಇವೆ (ರಾತ್ರ. 7. ೩06); ಗಾಳಿಯ ವರೆಗಳೆಂಬ ಹೆಸರನ್ನು ಪಡೆದಿದ್ದ 
ಬಟ್ಟೆಗಳು ರಚಿತವಾಗಿದ್ದುವು (ಕಾಕರ. «೭). ೩. ಸುದತಿಯ' ದಿವ್ಯಗಂಧ 
ತಮಚಂದನಶಾಖೆಯೊಳಂಗಜಾಹಿಯಿಕ್ಕಿದ ಪ[ಕಾಕಾಂ. ಹೆ]ರೆಯಂತಿರುಟ್ಟ 
'ಮನುಲು . . . ಒಪ್ಪಿದುದು (9ರಕೇ. ೨-೦೬; ಕಾವ್ಮಸಾ. ೭೩ ನೋ) ; 


ಪಲ್ಲಟಂ | 


೫೯೪೨ 


ಪೊರೆಃ 


ಮಹಾಸರ್ಪವು ಜೀರ್ಣವಾದ ಪರೆಯನ್ನು ಬಿಡುವ ಹಗೆ (ಕೃಪಣ. ೨೬೪] ; 
ಹಳೆಯ ನೆನಪುಗಳು ಮರುಳಳಿಸಿದವು ಹಾವಿನ ಪರೆಯೊಳು ಜೀವ ನುಸುಳಿ 
ದೊಲು (ಸ್ಮದರ್ಶಿ. ೨೬). ೪. ಪರೆ ಪ್ರಾರಂಭವಾಗಿರುವ ವ್ಯಕ್ತಿಯ ಮಾನಸಿಕ 
ಶಕ್ತಿ ಮತ್ತು ಕುತುರತೆಗೆ ಭಂಗವಾಗದಂತೆ ಎಚ್ಚರಿಕೆಯಿಂದ ವೈದ್ಯರು ಸಲಹೆ 
ಕೊಡಬೇ! (ಪಿಮ್ಮದೆ. ೧೭೩), " ಪರೆಗಣ್ಣು' ಪರಾ. ೫. ಆಮೆ (Ture) 
ಪಾಪೆಯ ಪರೆಯನ್ನು ಹೊಂದಿರುವ ಮೊದಲ ಜಿ:ವಿ. ಪಾಪೆಯ ಪರೆಯು 
ಕಣ್ಣೊಳಗೆ ಪ್ರವೇಶಿಸುವ ಬೆಳಕಿನ ಕಿರಣಗಳನ್ನು ಮಿತಿಗೊಳಿಸುವುದು (೧ಕ್ಕುರ. 
ಶ್ರಕ್ಕತಿಯಲ್ಲರ ಕಣ್ಮುಗಳು-- ದಕರೂಶಗಳು). ೧೧. ಭ್ರೂಣವನ್ನು ಆವರಿಸಿರುವ 
ತೆಳಂವಾದ ಹೊದಿಕೆ ; ಭ್ರೂಣದ ಚೀಲ: ಜರಾಯು_ಗರ್ಭದೆೊಳಗಿನ 
ಶಿಶುವಿಗೆ ಸುತ್ತಿದ ಪರೆ (ಗಂಗಾನು. 0೩೬). ೧೨. ಮಂಡೆಯ ಚರ್ಮವು 
ಸುಲಿದು ಕೂದಲಿನ ಬುಡದಲ್ಲಿ ಏಳುವ ಹೊಟ್ಟು; ಹಗರು : (೪). 
ಪೆರ್ಕೆ: ೩. ಕರ್ಪಿಲ್ಲದ ಕಾಡಿಗೆ ಕಂದರ್ಪನ ಜಸಂ . . . ಸರ್ಪನ .ಪೆರೆ 
ಜಲಕನಾಯ್ತು ಪೊಸವೆಳ್ಡಿಂಗಳ್‌ (ಕುಲ್ಮಕ್ಯ. ೬-೪೪) ; ಪೊರೆವಿಡಿದು ಪೊಕ್ಕು 
ಪುವಿನ ಪೆರೆಯಂ ಪೊತ್ತೋಂತಿಯೊಂದು ಪರಿತರೆ (6ರ್ರನೀ, ೨-6೨) ; 
ನವರತ್ನರಾಜಿ ಫಣವಮಣಿ ಕವಿದ ಮುಗಿಲ್‌ ಪೆರೆ ಕರಾಳಪವನಂ ಘತ್ಕಾರ 
ವೆನಲ*" ಮಂಡಳಿತಮಹಾಹಿವೊಲಿರ್ಪುದು ಸುತ್ತಿ ಮಾನುಷೋತ್ತರಶೈಲಂ 
(ಕಿತ್ತರು. ೦-೯೨). ಹರೆ: ೩. ಹಾವಿನ ಹರೆಯ ತಂದು . . . ಹರೆಯುನಿಕ್ಕಿ 
ಕಟ್ಟಲು ಜ್ವರ ಮಾಣ್ಣುಂ (ಂನ್ಮಿಂ. ೭೦೦)- ಹೆಲ್ಮೆ: ೩. `“ನಿರ್ಲಯನೀ, 
ನಿರ್ಮೋಕಂ, ಕಂಚುಕಂ__ಈ ೩ ಹಾವಿನ ಹೆರೆ'' (ಹಉಯಂ. ೦೦೬-೨೨) ; 
ಬಿನ್ನವಿಸು ಮನ್ನಣೆಯ ವನದಾಕ್ಷ ಕೈಮುಗಿದು ನಿನ್ನ ಹೆಡೆಗಳನುಡುಗಿ 
ನಿಲ್ಲಹಿಪ ಹೆರೆ ತೆಗೆದು (6ರ. ಹ. ೪6-9); ಹೀಲಿಗಟ್‌ ಗುಗ್ಗುಳ 
ಹಾವಿನ ಹೆರೆ ಇವಂ ಕೂಸಿಂಗೆ ಧೂಪವಿಕ್ಕುವುದು (೫೦೫. ೦೨9-0೪)- 
ಹೊರೆ : ೧. ಬೆಂದ ಮಹಿಯ ತೊಳೆದಡೆ ನೊಂದಿತ್ತೀ ಅದು ಎನ್ನ 
ಹೊರೆಯನೆತ್ತಿದರೆಂದು (ನೋಳೌಿತು. 3೦೨೭೪ : ಕಾರ್ಗಾಲದ ಕರಿಯ 
ಮಂಗಿಲ ಹೊರೆಯೊಳು ಹರಿದಾಡುವ ಕಿಜುವಿಂಂಚಿನ ತೆಟದಿ (ಇಯಉಾ. ೩-೨). 
೮. ಮಜ್‌ಗಳಆ*ಗಳು ವೈಶಿಕಂಗಳು ಬಜ್‌ಯ ಹುಸಿ ನುಸುಳುಗಳು 
ಕಾಮುಕರಣಅಕೆಗಳು ಬಹುಭಾಷಂಣಗಳು ಹೊರೆಗಳೆರವುಗಳು (೩ಸಫ್ರು. 
೪೦-೬೦); ಅರಸನಂಕೆಯ ಮನದ ಬಯಕೆಯ ಹೊರೆಯ ಬಳಕೆಯನೀ 
ಸಮಂಜಸತರದ ಸಾತ್ಮಿಕರೆತ್ತ ಬಲ್ಲರು (ಳುವ್ಮಾ- 6-೩೬); ತಪ್ಪೇನು 
ನಿನ್ನಯ ಹೇಳಿಕೆಗೆ ಹೊರೆಯಿಲ್ಲ ಹೋಗಲು ಬಹುದು ಬಾಂಧವರ ಆಲಯಕೆ 
(೧೪೬೧. 9-0-54). ೧೩. ಸಿಪ್ಪೆ; ತೊಗಟೆ: ಹಿರಿದು ಹೊರೆಗಳ 
ನೊಂದನೊಂದಂ ತೆರಳಿ ಸುಲಿಯಲು ಬಾಳೆಯದು ತಾನೊರೆಯಲಿಲ್ಲದೆ 
ಮುನ್ನಿನಾಕೃತಿಯಿಲ್ಲದಿಪ್ಪೆವೊಲು (8ಸಫ್ರು- ೩8-೩6). ೧೪. ವ ತ್ಕಾಸ ; 
ಭೇದ : ಕ್ಷೀರ ನೀರಿನಂತೆ ಹೊರೆ ಇಲ್ಲದೆ ವರ್ಣಭೇದವಿಲ್ಲದೆ ಕೂಡಬೇಕು 
(ಪೂನಾ. ೨6೦-೪) ; ತ್ರಿಪುಂಡ್ರವ ಧರಿಪಗೆನ್ನೊಳುಂ ಹೊರೆಯಿಲ್ಲ 
ನಿಶ್ಚಯಮಿದು (0880. 90-3೨), ದೇವದೇವಾಧಿಪನ ಹೊರೆಯಿಲ್ಲದೆ 
ಕೂರ್ತು ಕೃತಿವೇಳು ಖಂಡಶರ್ಕರೆಯಂತೆ ಸವಿವಾತುವೆರಸಿ (ಮೋಹಕ. 
೬-೧) - ೧೫. ಶ್ವಾಸನಾಳ : 'ಹೊರೆಯೇರಂ,' ಪರಾ. 

ಪೊರೆಯ ಲಡ್ಡುಗೆ ಇ ಒಂದು ಬಗೆಯ ಭಕ್ಷ 5 ಪದರಗಳಿಂ. 
ಕೂಡಿದ ಲಡ್ಡುಗೆ (?) : ಬಿಳಿಯ ಕಡಲೆಯ ಸಣ್ಣ ಹಿಟ್ಟಿ ಸೋದಿಸಿ ಹಾಲಿ 
ನೊಳಗಿಕ್ಕಿ ಸಂಪಳವ ಮಾಡಿ ತೆಂಗಿನ ಕರಟದೊಳಗೆ ಕಿಜುವೆರಲ ಗಾತ್ರದ 
ವೆಜ್ಜವಂ ಮಾಡಿ ತುಂಬಿ ತುಪ್ಪುವನು ಕಾಸಿ ಇಳಿಯ ಬಿಡೆ ಬುರುಬುರನೆ 
ಬೆಂದು ಹದನಾದುಂಡೆಗಳಿಗೆ ಸಕ್ಕರೆಯ ಪಾಕವ ಹೊಯ್ದು ನವ್ಯಪರಿಮಳವ 
ನಿಕ್ಕಿ ಕಟ್ಟಿ ಪೊರೆಯ [೫ಾಂ- ಹೊರೆಯ, ಸೊನೆಯ] ಲಡ್ಡುಗೆಗಳೆಂದು 
ಹೆಸರನೊಲವಿಂ ಕರೆವುದು (ಸೂಶಾ. 0-34). 

(ದೇ. ॥ ತಮಿ. ಪುರೈ; ತುಳು. ಪರೆ; ತೆಲು. ಪೊರ] 


ಪೊರೈೆ 


ಪೊರೆ "ಪೊಆ್‌' ನೋ. 

ಪೊರೆಕಳಚು, ಪರೆಗಳಚಂ (ಕ್ರಿ). ೧. (ಹಾವು ತನ್ನ ಚರ್ಮದ 
ಆವರಣವನ್ನು ಕಳಚು; ನಿರ್ಮೋಕವನ್ನು ಬಿಡಂ : ನಿರ್ಮುಕ್ತಃ. 
ಮುಕ್ತಕಂಚುಕಃ.. ೨ . . . ಪೊರೆ ಕಳಚಿದ ಹಾವು (ಸಳ್ಮಾಶಿ. ೭೩) - 
ಪರೆಗಳಚು : ೨. (ಆಲಂ) ಜಾಡ್ಮವನ್ನೂ ಬಿಡಂ; ಉತ್ಸಾಹವನ್ನು 


೫೯೪೩ 


ಪೊರೆಯುರ್ಚು, 


ವೊರೆವೂ ನೀರೇಜದ ನೀರ ಪೊರೆಪು ಪೊರೆವೊರೆ ನೀಂ [ಸಂಸಾರಕ್ಕೆ ನಿನಗವಾ 
ಸಂಸಾರಂ ಪೊರೆವೊರೆ (ೌಂಶಿತು. ೦೦-೯೬)- ೨. ಉತ್ಸಾಹ ; ಹುರುಪು: 
"ಪೊರೆವುದೋಟು' ಪರಾ. ಪೊರಪು : ೩. ಬಳಿಯುವಿಕೆ ; ಲೇಪನ: 
ನಾಟಕಶಾಲೆ . . . ಸಿರಿಗಂಪು ಕುಂಕುಮ ಪ್ನ್ನೋರು ಸಾದು ಕತ್ತುರಿಯ 
ಸಾರಣೆ ಚಳೆಯಗಳಾ ಪೊರಖಂದ ಸ್ವರ್ಗದ ಕಂಪ ತುಂಬಿದ ಹೊನ್ನ ಕರಡಿಗೆ 


ಹೊಂದು: ರಷ್ಮಾ ಜಪಾನು ತುರ್ಕಿಗಳೆಲ್ಲ ಪರೆಗಳಚಿ ಹೊರಟಿಹವು 
ಹೊಸಪಯಣಕೆ (ಕೋಗಿ6ೆ. 36-0): [ಪೊರೈೆ -- ಕಳಚು (- ಕಟಲ್ಲೂ,)] 
ಪೊರೆಕ್ಟೈ (ಕ್ರಿ). ಪೋಷಣೆ ಮಾಡು; ಪೋಷಿಸು : ಕವಳವನೊಲ್ಲು 
ಕೂಡಿಸುವ ರೋಗದವಂ ಪೊರೆಕೈವ . . . ಸೂಕಳಾಶ್ವವಂಂ ಜವಳಿಯ 
ನಿಕ್ಕಿಯೋಡಿಸುವ ವಾರುವವಂ ನಡೆಪಾಡಿಸಲ್ಕೆ ನೋಡುವ ಮಂ್‌ಗಳ್ಗೆ | 10 
ಪಾಲನೆಜ್‌ವುಜ್ಞುಗವಂ ತಳೆದಿರ್ವನಾವಗಂ (ಸಳಕೂ- ೩೪೪) . 
(ಪೊರೆ 4 ಕೈ, (« ಕೆಯ್‌,)] 
ಪೊರೆಗಳೆ (ಕ್ರಿ) - ಸಾಮಾಪ,ವನ್ನು ಕಳೆದಂಕೊಳ್ಳು : ದೂರವಾಗು : 


ಯಂತೊಪ್ಪತಿಹುದು (ಕರತ. ೦೨-೦೪). (ಪೊರೆ 4 - ಪ್ಲ) 
ಪೊರೆಪುದೋಕು (ಕ್ರಿ). ಉತ್ಸಾಹಗೊಳು 7 ಹುರುಪಾಗು ; ವಿಳಾಸಿನೀ 
ನಯನಕೈರವದಿಂ ದೆಸೆ ಕೂಡೆ ಪೂಗೊಳಂದೋಹಜಕಿ ವಿಳಾಸದೊಳ್‌ ಪೊರೆಪು 
ದೋಟ್‌ದುದಾಗ ಮನಂ ನೃವೇಂದ್ರನಾ (ಅನಂತು: ೬-೬೩). 
[ ಪೊರೆವ ೬ ತೋಟು ] 
ಪೊರೆಬಿಡು "ಪೊರೆವಿಡು' ನೋ. 
ಪೊರೆಯಿಕ್ಕು (ಕ್ರಿ). ಕೂಡಿಸು ; ಬೆರಸು; ಮಿಶ್ರಮಾಡು : ನಾರಳ 
ದಂಟ ಕತ್ತರಿಸಿ ಪಿರಿದು ಮಘಮಥಪ ತಿಳಿದುಪ್ಪಮಂ ಹೊಯಿದು . . 


ಕೆಲಕೆಲರ್‌ ಮೊಯ್ಲು ಪೊರೆಗಳೆವುತುಂ ಕಳೆವುತುಂ ಕೆಲಕೆಲರ್‌ ಪಂಥಗಳನುಡಿ 
- ವುತುಂಂ ಜಡಿವುತಂ ಕೆಲಕೆಲರ್‌. ಸೊಗಸಿನಿಂದಾಡುತುಂ ಪಾಡುತುಂ ಕಣ್ಣೆ 


16 


ಕಾಯ್ತೂಅಾದೆಮ್ಮೆ ವಾಲೊಳಗೆ ಮಂಣಾದಿರಿಸಿ ಹೊಸಸಕ್ಕರೆಯ ಹಾಕಿ ಪಂ 
ಮಳಗಳಂ ಪೊರೆಯಿಕ್ಕಿದದುವೆ ತುಪ್ಪದ ಪಾಯಸಂ (ಶೂಕತಾ. ೩-೨೨). 


ಸೆದರಾ ಕೊಳದೊಳು (ಕೆಂಪು. ೩೬-೬೪): [ಪೊರೆ 4 ಕಳ್ಳೆ [ ಪೊರ್ಮೆ + ಇಕ್ಕು ] 

ಪೊರೆದೋಣು, ಹೊರೆದೋಟು (ಕ್ರಿ). ೧. ಪದರವು ತೋರು ;| |ಪೊರೆಯಿಡು, ಹೊರೆಯಿಡಂ (ಕ್ರಿ): ೧. ಬಳಿ; ಹಚ್ಚು; ಲೇಪಿಸು: 
ಪದರು ಬಿಚ್ಚು : ಅರಳಂ : ಪರಿಯೆ ಪಸುರ್ಪು ಬೆಳ್ತಡರೆ ಬಲ್ಮುಗು ಅರುಣಾಂಭೋರುಹದಲರ್ಗಲತಗೆಯಂ ಪೊರೆಯಿಟ್ಟು ೬ . ೬ ಕರಂ ಹರಿಸದಿ 
ಳೊಳ್‌ ಪೊರೆದೋಜಕೆ ತೆಂಬೆಲರ್‌ ಪೊರೆವೊರೆಯಂ ಸಡಿಲ್ಲೆ ನಡುವೊಗಗಿರೆ ಬದಿ ನಿರ್ಮಿಸಿದಂದದಿನೊವ್ಪಿದುವವಳಂಘ ಗಳು (ಯಾ. ೩-೨೩). 


ಮಲ್ಲಿಗೆಗಳ್‌ ವಸಂತದೊಳ್‌ (6೦ಫು. 00-00೬) ; ಕನರ್ಗೊನರೆಲ್ಲಿಯಲ್ಲಿ 
ಮಿಳಿರ್ದಾಡುವ ಮಣ್ಣಳಿರೆಲ್ಲಿಯಲ್ಲಿ ಬಲ್ಲನೆಗಳವೆಲ್ಲಿಯಲ್ಲಿ ಪೊರೆದೋಜುವ 
ಮೊಗ್ಗೆಗಳೆಲ್ಲಿಯಲ್ಲಿ - . . ಎನೆ ಸೋಲಿಸುಗುು ಬಿಡದಾವನಂ ಬನಂ 
(1೩೪೫. ೩೨). ಹೊರೆದೋಜು : ೨. ಭೇದವು ಕಾಣು; ವ್ಯತ್ಕಾಸವು 
ತೋರಂ ; ಹೆಸರಿಗಂ ದೇಹಿಗು ಭಿನ್ನವಿಲ್ಲದ ತೆಅದಿಯೆಸೆವ ಪಂಚಾಕ್ಷರಿಗೆ 
ಶಿವನೊಳಂ ಹೊರೆದೋಆಅದು (0880. ೪0-೩)- [ಪೊರ್ಮೆ 4೪ ತೋಟು) 
ಪೊರೆನೆತ್ತರ್‌ (ನಾ). ಹತ್ತಿರದ ಸಂಬಂಧ. ಬಾಂಧವ್ಯ; ರಕ್ತಸಂಬಂಧ: 
ಪೊರೆನೆತ್ತರಯ್ವದಿಂಬರ್‌ ದಾಯಿಗರ ಬೇಂಟಮನ್‌ ತಪ್ಪಿಸಲ್ಕೋಡಿ, 


323 


೨. ಪುಷ್ಪರಸ, ಗಂಧ ಮೊದಲಾದ ಪರಿಮಳದ ್ರೈವ್ಯಗಳನ್ನು ಬೆರಸಿ 
ಸುವಾಸನೆಯ ಹೆಚ್ಚುವಂತೆ ಮಾಡು : ಗೊಂದಣದ ಸಂಭಾರಮಂ ಮೆತ್ತಿ 
ತಿಳಿದುಪ್ಪದಿಂದೋಟೆಯಡಿಯಾಗಿ ವೊಗ್ಗರಣೆಮಾಡಿ ಹೂವಿಂದ ಪೊರೆಯಿಟ್ಟು 
ಮಡಕೆಯೊಳಿರಿಸಲದು ತುಂಬುವಾಳೆಗಾಯ್ವೆ ಸರಾದವು (ಹೂಕಜ. 9-೭. 
೩. ಹೊಳಪು ಕೊಡು ; ಒಪ್ಪ ಹಾಕು: ತೊಳೆದಮರ್ದಿನ ತಿರುಳ 
ಮಿಂಚ ಬಾಂಬಳಿವೆಳೆಗಿಂದವೆ ಪೊರೆಯಿಟ್ಟ ತಿಳಿಜೊನ್ನದೊಳು ಭಾವನೆ 
ಮಾಡಿದಂತೆ ಪಜ್ಮಳಿಸಿದುದಭವನ ಕಾಂತಿ ಕ್ರೋಕಾ9. ೬-೩೦). ಹೊರೆಯಿಡು ; 
ವಿ. ಆಅಷ್ಟಭಾಗವನಷ್ಟಗಂಧದೊಳಗೆ ಹೊರೆಯಿಟ್ಟು ಬಟ್ಟಲುಗಳ ತೀವಿ 


ಒತ್ತಂಬದಿಂದರ್ಗಾಸ್ಗೆ ಪಿಂದಿರುಗಿದಪ್ಪರ್‌ (ಅತ್ತತ್ತ. ೪3-60). ಬಿಟ್ಟರೀರಾಜು ತುಂಡಹ ಬಳಿಯೆಲೆಯ ತಂದಿಟ್ಟಣಿಸಿದರಬಲೆಯರು 
[ಪೊತ್ಮೆ 4 ನೆತ್ತ೦*] (9085- 6.೪೯). (ಪೊರೆ 4 ಇಡ್ಮು) 
30 | ಪೊರೆಯಿರ್‌ (ಕ್ರಿ). ಹತ್ತಿರದಲ್ಲಿರು ; ಸವಿಖಾಪವಿರು: ಕೊನೆಗೆ, 
ಪೊರೆನೆತ್ತರನೋ ಬಂದಿರ್ದುದಿನ್‌ ಇರದೆ ಪೊಡೆದಾಟಕವು್‌. ತಡೆವನುಮ್‌ ಪೊರೆಯಿರ್ದನಿಲ್ಲ 
ರಿಂದಮ್‌ ನಿನ್ನನೆ ಮಿಗೆ ನಾನ್‌ ಮನ್ನಿಸಿದಪ್ಪೆನ್‌ (6ವೃಶ್ರ- ೦೬-೩9೦) - (608೧. ೦೨-೨೪೨). [ಪೊರೆ + ಇರ) 


[ಪೊರೆನೆತ್ತರ್‌ 4 __ ಅ] 

ಪೊರೆಪುು. ಹೊರಹು, (ನಾ). ೧. ರಕ್ಷಣೆ : ಆಶ್ರಯಂ : ಗೋವುಳಿಗನ 
ಮಗನೆಂ ಪೊರೆಪಾವುದುಮಿಲ್ಲೇಕೆ ಮಂಳಿವನಂತುಂ ಮುಳಿವಂದೇವುದೊ 
ಚಾತುರ್ದಂತಂ ಕಾವುದೆ ಕಾವಡಮೆ ಪುಣ್ಯಮೊಂದೇ ಕಾಗುಂ (ಐಂಜಂ- 
೬-೪೬). ೨. ಪಾಲನೆ ; ಪೋಷಣೆ : ದುರಿತಭಯದಿಂ ಕಳತ್ರದ ಪೊರೆಪಂ 
ಬಿಸುಟಿರ್ದ ಮುನಿಗೆ ಮತ್ತಂ ದೋಷಂ ಪೊರೆವೊಡೆ ಮರ್ದಿಂದಟ್ಕಮೆ 
ಕರಮಪ್ಪೊಡದರ್ಕೆ ವಂಗುಟ್ಟಿ [ಕಾಕಾಂ- ಮದರ) ಬಲ್ಲವರೊಳರೇ? (ಈೀನಸಂ. 
08೩6-06) ; ನಮ್ಮ ಮಹಾರಾಜಾಶ್ರಯದ ಪೊರೆಪಿನಿಂದ ತೇಜವಡೆದರೆ ಆ 
ಶಿಶುಗಳಿಗೆ ಸದಾಕಾಲದಲ್ಲೂ ದ್ವೇಷ ಹಿಂಸೆ ಪ್ರಾಣ ಸನ್ಹೇಹಗಳು ತಪ್ಪದೆ 
ಅಡಸಲುಳ್ಳುವು (ಶೆಂಂತ್ರ ಕ. ೦೩-೨೩)- ಹೊರಹ್ಮು : ೨. ಇರುಳಿಡೆಯೊಳಗೆ 
ಬಲ್ಲಿದರು ಜೊನ್ನದ ಪಾಲ ಹೊರಹಿಂದ ಬೆಳೆದ ರಸಿಕರು ತರುಣಿಯರಾಲಿ 
ಗಾಯತದ ಚಕೋರಿಯ ದೊರೆಗನ್ನಡಿಗರ ಪಾಜಿದೇಕೊ (ನರಕ. ೦೦-೦೩೦). 

[ಪೊರ್ಮ-- - ವ್ಯ) 
ಪೊರೆಪು. ಪೊರಪು (ನ್ಯಾ. ೧. ಸಂಸರ್ಗ ; ಸೋಂಕು : ನೀರೆಜದ ರಜದ 


ಪೊರೆನೆತ್ತರ (ನಾ). ಹತ್ತಿರದ ಸಂಬಂಧಿ, ಬಂಧು ; ರಕ್ತಸಂಬಂಧಿ ; 
ಪೊಜಬಿಗನೋ ಮೇಣ್‌ ಎಏಎನಾದೊಡಮೇನ್‌ ಎಲ್ಲವ 


42 


ಪೊರೆಯಿಸು (ಕ್ರಿ). ರಕ್ಷಿಸುವಂತೆ ಮಾಡು; ಸಲಹುವಂತೆ ಮಾಡು: ಈ 


ಧ:ರುಣಿಯನಾಳಿಸುವುದೊಂದೇನರಿದೆ ನಾ ನಿನ್ನ ನೀರಧಿಯ ಪರಯಂತ 
ಭೂವಿಸ್ತಾರಮಂ ಪೊರೆಯಿಸುವೆನು (ಇತಪ್ರು- ೨-೩೪). [ಪೊರೆ + -ಇಸ್ಕು) 


ಪೊರೆಯುರ್ಚು,. ಪರೆಯುಚ್ಚು, ಪೆರೆಯುಚ್ಚು, ಪೆರೆಯುರ್ಚು, ಹೆರೆ 


ಯಚ್ಚು » ಹೆರೆಯುರ್ಚು (ಕಿ)- ೧. (ಹಾವು ತನ್ನ) ಹಳೆಯ ಚೆರ್ಮ 
ವನ್ನು ಬಿಡು,-ತ್ಮಜಿಸು : ಹಳೆಚರ್ಮ ಪೊರೆಯುರ್ಚುವ ಮೊದಲು ಕೆಳ 
ಚರ್ಮದ ಜೀವಕಣಗಳು (818೦6೩10918) ಒಳಗಡೆ ಹೊರಚರ್ಮ 
ಮತ್ತ್ತು ಮೇಲ್ಮರ್ಮಗಳನ್ನು ಸ್ರ ಎಸಿರುತ್ತವೆ (808- 0೨೪). ಪರೆಯುಚ್ಚು ; 
ಠಿ ಆವರಣವನ್ನು ತ್ಯಜಿಸಂ,-ಕಳಚು : ಪರೆಯ ವಮಾರೆಯಲ್ಲಿಹ 
ಲಿಂಗವೇ ನೀ ಪರೆಯುಚ್ಚಿ ಬಹೆಯೆಂದು ಲಿಂಗವೇ (66. ೪೩-೨). 
ಪೆರೆಯುಚ್ಚು : ೧. ರಥಕಡರ್ದೆಚ್ಚನೆರಡಂಬಿನಿಂದೀತನ ಕಿರೀಟಮಂ 
ಕವಚಮಂ ಮೂಅಜ್‌ಂದೆ ಕೊಚ್ಚಿ ಕೆಡಹಿದನಾಗ ಜಾನಕಿಯ. ಸೂಮ 
ವೆರೆಯುಚ್ಮಿದಹಿಪತಿಯ ಶೌರ್ಯವಿಮ್ಮಡಿಸೆ (ಕೈಬಳಾ. ೨೦-ಇ)- ಖೆರೆ 
ಯುರ್ಚು : ೧. ಪೆರೆಯುರ್ಚೆ ದಾಂಟಿ ಕೋಳ್ತ(ಲ್ಲ)ಪ್ಪರೆ ಪಗೆಗೊಳೆ 


ಪೊರೆಯುರ್ಚು, 


ಪೊರೆಯೆತ್ತು, (ಕ್ರಿ). ಕೂ 


ಪೊರೆಯುರ್ಚು, 


ಸೊರ್ಕೆ ಶಂಕೆ ದೊರೆಕೊಳೆ . . . ಪಾವು ಕೊಳ್ಳುಂ ನನನಂ (ಟೋಕೋತೆ. 
೦0-೨) ; ಜಾನಕಿಯನುಳಿದು ಪೆರೆಯುರ್ಚಿದುರಗನಂತಿರ್ದಪೆಂ (ತೈರಿರಾ. 
06-೩೭). ತೆರೆಯುಚ್ಚು : ೧. ಹೆ5ಯುಚ್ಚಿದ ಸರ್ಪದಂತೆ (೩9ಗಂ0. 
೪08-3). ಹೆರೆಯುರ್ಚು : ೧. ವಾವುಗಳ್ಗಿ ಹೆರೆಯುರ್ಚುವಾಗಳ್‌, 
ಮಂಡಲಂಗೊಂಡಿರ್ದಲ್ಲಿ ದಾಂಟಿ ಪೋಗಲ್‌, ಕೋಲಿನಲ್ಲಿ ಪೊಯ್ದರ 
ನೋಯೆ ಪಗೆಗೊಂಡಿರ್ದಲ್ಲಿ.. . ಆ ಹಾವು ಮನುಷ್ಯರಂ ಕರ್ಚುವುದು 
(ರೋಳೋಶ. ೦೦-೨ ಟೀಕು) ; ನಿರ್ಮುಕ್ತಃ:, ಮುಕ್ತಕಂಚುಕಃ ಈ ೨ 
ಹೆರೆಯುರ್ಚಿದ ಹಃವಿನ ಹೆಸರು (ಕಾ8ರಾ- ₹೪). [ಪೊರೆ + ಉರ್ಚು) 

(ನಾ). (ಕೀಟ ಮುಂತಾದುವು ಹಳಿಯ) ಚರ್ಮ 
ವನ್ನು ಬಿಡುವಿಕೆ, -ತ್ಯಜಿಸುವಿಕೆ : ಹೊರಗಡುಸು ಚರ್ಮದ ಕೆಳಗೆ 
ಒಳಚರ್ಮ ಬಂದು ಪೊರೆಯುರ್ಚು ಪೂರೈಸುತ್ತದೆ (ರಕ. 03೪); ಪೊರೆ 
ಯುರ್ಚುಗಳ ಸಂಖ್ಯೆ ನಿರ್ದಿಪ್ಟವಲ್ಲ (ಕರೆ. 0೨೩)- [ಎ ಪೊರೆಯುರ್ಚು,] 
ಸು; ಬೆರಸು ; ಮಿಶ್ರಮಾಡು : ತೊಳೆದ 
ಗೋಧುವೆಗೆ ಜೀರಿಗೆಯೆರಡ ಪೊರೆಯೇ(ಶಾಕಾಂ-ಯೊ)ತ್ರಿ (ಸೂತಕ. ೩-೪೦)- 

[ಪೊರ್ಮೆ + ಎತ್ತು) 

ಪೊರೆಯೆತ್ತ್ಕು. ಹೊರೆಯೆತ್ತು (ಕ್ರಿ) - ಪದರವನ್ನು ತೆಗೆ : ಪೊರೆಯೆಶ್ತಿದ 
ಬೆಳ್ಚಿಂಗಳ ಪೊರೆ ಗಂಗೆಯ ಪೊನಲೊಳೊಗೆದ ತೆರೆ ಶೇಷನ ಮೆಯ್ವೆರೆಯೆನಿಪ 
ನವದುರಗೂಲಾಂಬರಕ್ಕೆ ಎರಭಾಗಮಾಯ್ತು ದೇಷಪ್ರಭೆಯಿಂಂ (ಮುಲ್ಲಪು, 
6-03೧); ಖಚರಿಯರ* ನೀರಡಸಲೊಡಂ ಕರಿಯ ಕಿಲ್‌ಯ ಮುಗಿಲಂ 


ಖಚರಂ೦* ಏದದು ಪೊರೆಯೆಶ್ಚಿ ಮಿಂಚಿನ ಪಡಿಕೆಗಳಂ ತೆಟ್‌ದ ತೆಣದೆ 
ತೋರ್ಪುವು ನಗಗಳ್‌ (ಅರೇಿ:: ೨.೭೩); ಆಚ್ಮೆವೆಳ್ಮಿಂಗಳನೀಗಳ್ಳೊರೆ 
ಯೆತ್ತಿದರೆಂಬಂತೊಳ್ಬಂ ಗೆಡೆಗೊಂಡು ಸೊಗಯಿಸುವ ಮಂಡಗೆಯಂ 


- ಬಟ್ಟಿಲೊಳಿಟ್ಟರ್‌ (ಶಾರ್ಕೃಫು- 9.80). ಹೊರೆಯೆತ್ತು : ಮಾಡುವ 
ಭಕ್ತನ ಕಾಯ ಬಾಳೆಯ ಕಂಭದಂತಿರಬೇಕಣ) ಮೆಲ್ಲಮೆಲ್ಲನೆ ಹೊರೆಯೆತ್ತಿ 
ೋಈಡಿದರೆ ಒಳಗೆ ಕೆಚ್ಚಿಲ್ಲಲರೇಣು (ಸನ ೨೨೩). [ಪೊರೈ 4 ಎತ್ತು) 


ಪೊರೆಯೇರು " ಪೊರೆಯೇಜಂ ' ನೋ. 


ಪೊರೆಯೇಅಕ*ಸು (ಕ್ರಿ). ೧. ಲೇಪಿಸು ; ಬಳಿ ; ಕೆಂಪಡರಿದ ಅರಲ್ಲೀ 
ವಿದಸುಕೆದೊಂಗಲ ತಿಅ*ದರು ಕೈಗರಳ್ಗೆಂಪ ಪೊರೆಯೇಟ್‌ಸಲೆಂದು 
(ಸೊಂಸೋ- ೩-೩೯). ೭೨. ಸಂತೋಷಪಡಿಸು: ತನ್ನಂ ಪೊತ್ತು 
ಮನ್ನಣೆಯಿ೨ ಮುನ್ನಂ' ಪೊರೆಯೇಜಕಸಿ ಪೊರೆದ ಮಣಿಗರ್ಭೆಗಣಿಯರಂ 
ಬಾಗಿ ಬಳ್ಳಿ ಮಣಿ ಮಾಳ್ಕೆಯಿಂ - - . ಎಅಗಿ ನಿಂದ ರಾಜಕದಳಿಗಳುಂ 
(ಕತಿಕಂ. 3-93 5). ೩. ಚಿಗುರಿಸು ; ಪಲ್ಲವಿಸುವಂತೆ ಮಾಡು: 
ಅಶೋಕೆಯನೆೊದೆನಂಕಂರಮಂ ಪುಟ್ಟಿಪ ಪದ್ಮಮುಖಯಂ ಕುರುವಕವಮಂ 
ಪರಿರಂಭಣದಿ೨ ಪೊರೆಯೇಜಸುವ ತರುಣಿಯರಿಂ (ಗಳ. ೭-೦೦ ವ). 
[ಪೊರೆಯೇಟು-- - ಇಸ್ಕು) 
ಪೊರೆಯೇಜು, ಪೊರೆಯೇರು, ಹೊರೆಯೇರಂ,, ಹೊರೆಯೇಲು (ಕ್ರಿ). 
೧. ಸಂತೋಷಪಡು ; ಆನಂದಿಸಂ ; ಉತಪ್ಸಿಹಗೊಳ್ಳು : 
ಬಡಿದೊಡೆ ಪೊ:ಗಿ ಪಂದೊವಲವೊಲ್ಪೊರೆಯೇಜುವ . . . ಬದಂಗನ೦ 
ಬೆಸನಿಯಲ್ಲದಳಾತನನೊಟ್ಟಿ ಸುಟ್ಟಪಳ್‌ (ಲರ. ೨-೭೬) ; ಕೃತಕೃತ್ಯ 
ನಾದೆನೆನುತ್ತೆ ಪೊಂಗುತುಂ ಪೊರೆಯೇಜುತುಂ ನುತಿಸಿ (ಶರ್ಮ. ೩-೩೪); 
ತರಳನಯನದೊಳು ನಡೆನೋಡುತ್ತ ಪಾಡುತ್ತ ಪೊರೆಯೇಜ್‌ ನಲಿದಾಡುತ 
(3 ದು. 8-೨೦). ೨. ಪ್ರಖರವಾಗು ; ಉಜ್ಜಲವಾಗು : ಪರೆವುದು 
ದುರಿತತಮಿಸ್ರಂ  ಪೊರೆಯೇಜುವುದಮಳದೃಷ್ಟಿ (ಯಠೋಕ. ೦-೨೬); 
ಮೆಲ್ಲಮೆಲ್ಲನೆ ಹಿಮಂ ಸರಿಯೆ ಪೊಸವಿಸಿಲ್ದೊರೆಯೇಜಕ ಮಯ್ಯ ಬಿಜುಬು 
ಗಳಡಂಗಿ . . . ಮೆಆ್‌ದುದು ವಾಗಿಯಪಜಯಂಂ ಮಧುವಿನ ಜಯಂ 
(ಹರಣ: 6-3). ೩. ದೊಡ್ಡದಾಗು ; ತೆಳುವಸುಜು ಪೊರೆಯೇಣದಾ 


೫೯೪೪ 


40 


43 


ಪೊರವತ್ತಿಸು (ಕ್ರಿ) - 


ಪೊರೆವಿಡಿ (ಕ್ರಿ). ಸೇರು; 


ಪೊರೆವಿಡು 


ಹೊಂಗಳಸಮೊಲೆತುದಿ ಕಂದದು (ಸಾಳ್ಮಳಾ. ೩೨-೩೪)- ೪. ಉಬ್ಬು: 
ಕೂಡುವ ಪಾರಿವಂಗಳುಲಿ ಕೇಳಿನಗಂಗಳೊಳಕಣ್ಕೆ ಕೇಳ್ವಲಂಪೊ:ಡೆ ಕೊಳಂ 
ಗಳೊಳ್‌ ನೆರೆದು ಕಣ್ಣೆಯಲಾಟಿಪ ಹಂಸಯುಗ್ಮಮಂ ನೋಡಿ ನವೋದ 
ಬಿಂದುಭರಮಂಥರದೃಷ್ಟಿ ಮರಳ್ದು ನಲ್ಲನಂ ನೋಡಿದಳುರ್ವಿ ನೋಡೆ 
ಮೊತೆಯೇಜ್‌ದೆ ತನ್ನಯ ಮುಯ್ವನಂಗಜಂ (ನರವು. ೬-೨೪); ಕುಸುಮೋಲ್ಲ 
ಸತ್ತರಿಮಳೋತ್ಕರದಿಂ ಪೊರೆಯೇಟ್‌ . . . ಸುಳಿವುದು ಸಂತತಂ ಪುರ 
ಬಹಿರ್ವನಚಾರಣನಾ ಸಮಾರಣಂ (ಕುಸುಶೂ- ೨-೬೦). ೫. ಕಾಂತಿಯನ್ನು 
ಹೊಂದಂ.-ಪಡೆ : ಶಶಿತಿಲಳಮವಳ ನೇತ್ರಾಂಶುವಿದೆ ಪೊರೆಯೇಜಕೆ 

- * ಉಯ್ಕ್ಮಲಾಟವಾಡಿದಳೊರ್ವ ಬಾಲೆಯಂಬರದ ಮಿಂಚಾಡುವಂತೆ 
(ಕಂತ್ರಿ. ೦೦-೦೪). ೬. ಪುಳಕಗೊಳ್ಳು ; ರೋಮಾಂಚನಹೊಂದು : 
ಹರ್ಷದ ಶರನಿಧಿಯೊಳ್‌ ಪೊಕ್ಕು ಲೀಲೆ ಮಿಕ್ಕೋಲಾಡುತ್ತರಲುತ್ತೀ 
ಸಾಡುತ್ತುಂ ಪೊರೆಯೇಯುತೆ ಜಪದ ವಿಪುಳೆ ತಪಮಂ ಬಿಟ್ಟಳ್‌(೧೦೪- ೩-0೬). 
ಪೊರೆಯೇರು : ೧. ಪೂರ್ಣದಿಂ ಪೂರ್ಣವನೆ ತೆಗೆದರೂ ಪೂರ್ಣವೇ 
ಉಳಿವುದೆಂದು ಪೂರ್ಣಾನುಭೂಶಿಯನು ಪಡೆಮ ಪೊರೆಯೆೇಂದರು ಶಿಷ್ಟ 
ಸಂತತಿ ಡಿಂಭದಿದಿರು ನಿಂದು (ಕುಳೆರೇ. ೩೬-೯). ೫. ಎಷ್ಟು ದೊಡ್ಡವನಾಗಿ 
ಬಳೆದು ಮೆಯ್ನೂಡಿ ಪೊರೆಯೇರಿಕೊಂಡಿರುವೆ 1 (ನಟಿ, ೦೮-೨೨). 
ಹೊರೆಯೇರು,: ೧. ಇಂತಹ ಜಂಗವಂದಿಂದಲೇ ಜಗತ್ತು ಪಾವನವೆಂದು 
ಹಿಗ್ಗಿ ಹೊರೆಯೇರಿದ್ದಾರೆ (ರೋನು. 009 ಶ್ರಸ್ತಾರಕೆ); ತಂಗಾಳಿಯು 
ಕೊಳಲೂದಲಿ ಸಾಗಲಿ ಸ ಓರಸಮ್ಮೇಳನ `ಹೊರೆಯೆ:ರಿ 1! (ಳಠಪು. ೬-೦೫) - 
ಹೊರೆಯೇಟು : ೧. ಪೋಗಲಾಣದೆ ತಿರಿಗಿ ತಿರಿಗಿ ಪೊಡವಡುವತುಂ 
ರಾಗದಿಂದಗ್ಗಿಸುತೆ ಹಿಗ್ಗಿ  ಹೊರೆಯೇಜುತಂ (ರೂರ. ರೇ- ೩-೨೨); 
ಆಹವವಿಜಯವಾರ್ತೆಯ ಹರಹಿನಲಿ ಹೊರೆಯೇಜ್‌ ಹೊಂಪುಳಿಯೋದರಡಿ 
ಗಡಿಗೆ (ಳುವ್ಮಾರೀ. ೭-೩೪9). ಓ. ತನು ಹೊರೆಯೇಣ ಸರ್ವಾಂಗ ಕರಗಿ 
ಕೊರಗಿ ನೆರೆವ ಭರದುರವಣೆಯ ಶವಕದಿಂ ಲಿಂಗದೊಳು ಪರವಶೀಭಾವ 
ತಲ್ಲೀಯವಾಗಿ (8ನಗೀ- 36-6೪). ಪಿ. ಹೆಮ್ಮೆ ಪಡು; ಗರ್ವ 
ಹೊಂದು ; ಬೀಗು :' ಎಲವೊ ಕರ್ಣಾತ್ಮಜನ ಹೊಯ್ದಗ್ಗಳಿಕೆಯಲ್ಲಿ 
ಹೊರೆಯೇಜದಿರು ಪಡಿಬಲಕೆ ರಸಾ ಕೃಷ್ಣ ಪಾರ್ಥರ ನಿನ್ನಲೇನೆಹುದು 


(ಕುವ್ಕಾಳ. ೦೦-೪೪): [ ಪೊರೆ 4 ಏಟು (ಏಲ್‌) ] 


ಪೊರೆಯೊತ್ತು (ಕ್ರಿ). ೧. ಕೂಡಿಸಂ; ಬೆರಸಂ ; ಮಿಶ್ರಮಾಡು : 


ಹಿರಿದು ಮೃದುವಾಗಿ ನನೆದಕ್ಕಿಯೊಳಗರಿಸಿನವ ಪೊರೆಯೊತ್ತಿ ಮುಗುಳ್ಳ ದದಿ 
ಬೆಂದ ವಿದಳಗಳನೊಡವೆರೆಸಿ (ಸೂಕಕಾ. &-8). ವಿ. ನೆನಹಿ ಇಡು ; ನೆನೆ 
ಹಾಕು: ಎರಡು ಸೂಳ್‌ ಪೊಸ ಬೆಣ್ಣೆಯಿಂ ಹಸಿಯ ಹಾಲಿದಿಂ ಪೊರೆಯೊತ್ತಿ 
ದುದ್ದಿನ ಬಿಳಿಯ ಬೇಳಿಯಂ ಕಲ್ಲೊಳರೆದು . . . ಸಂಪಳೆ ಮಾಳ್ಟುದು 
[ಪೊಸ *ಒತ್ತು,] 
ಪದರಗಳನ್ನು ಕೂಡಿಸು ; ಪೊರೆವತ್ತಿಸಿದನೊ 
ಪಳೆಯಂಬರಮಿದು ನೆಆ್‌ ಪಅಇಗುಮೆಂದು ಬಿದಿ ನವನೀಲಾಂಬರದಿನೆನೆ 
ತೀವಿ ಕವಿದಂಬರಮನದಂ ನೀಲಜಲದಮೇಂ ರಂಜಿಸಿತೋ (ವೃತಂ. 0-04) - 
[ಪೊರೈ 4 ಪತ್ತಿಸು) 
ಸಮಿಾಪಿಸು ; ಹತ್ತಿರವಿರು; ಪಿರಿಯ 
ಕೆಅ್‌ಯೊಳಗೆ ಬೆಟ್ಟದ ಪೊರೆಎಿಡಿದನ್ತೆಯ್ದೆ ತೋಂಟಗಾಣ ವು ಮಠದೇಹರೆ 
ಮಲ್ಲಿಕಾರ್ಜ್ಜುನದೇವರ ತೋಟ (೬೪೩೩ಇ- ೫೩1೨1, 68-೨೬ : 1049). 
[ಪೊರ್ಮೆ ಡಿ] 


(ಸೂಪಶಾ- ೧-೭೦) - 


ಪೊರೆವಿಡು, ಪರೆಬಿಡು, ಪೊರೆಬಿಡು, ಹೊರೆಬಿಡು (ಕ್ರಿ). ೧. ಪದರವನ್ನು 


ಕಳಚು ; ಬಿರಿ : ಪೊರೆವಿಡೆ ಸೋಂಕಿ ತೆಂಕಣೆಲರೂದಲೊಡು ಸ್ಮರದಗ್ಮಭೂಜ 
ಮಂಕ:ರಿಸಿರೆ (ಊನ. ೯-೬೩. ಪರೆಬಿಡು : ೨. (ಹಾವು) ತನ್ನ ಹಳೆಯ 
ಚರ್ಮವನ್ನು ಕಳಚಿಕೊಳ್ಳು ; ನಿರ್ಮೋಕವನ್ನೂ ಬಿಡು ; ಪರೆ ಬಟ್ಟ 


ಪೊರೆವೋಗು ೫೯೪೫ 


ಹಾವಿನಂತೆ ಶಾನು ಹೊಸಬಾಳನ್ನು ಹೆೊಗುತ್ತಿದ್ದಂತೆ ಅವನಿಗೆ ಭಾಸವಾಯಿತು 
(ಕುತಿಕೂ. ೨೭)- ಪೊರೆಬಿಡು : ೨. ಉದಕವು ಪೊರೆಯುನು ಕಳಚುವುದಾದರೆ 
ಉರಗವು ಪೊರೆಬಿಡುವ ಹಾಗೆ ಬೆಳ್ಳುಡೆಯಾಗುತಲಿದ್ದವು ಸತಿಯರ ನೀರಾಟ 
ವಾಡುವ ಮೈಗೆ (ಇಂಶಾಶ. ೦೪೪-6) ; ಪೊತೆ ಬಿಟ್ಟ ಹಾಎನಂತೆ ದೇಹ ನನ್ನು 
ತ್ಯಜಿಸಿ ಹೊರಟುಹೋದನೆಂದರೆ ಮತ್ತೆ ಅವನಿಗೆ ಪುನರ ಸ್ಥ ವಿಭ(8ಗರಾ. ೩೪). 
೩. (?) ; ತನಿವಣ್ಣಂ ಪೊರೆಬಿಟ್ಟು ಕುತ್ತೆಸಬ್ಸಳೊತ್ತಿಂದೋಡಿ ನಿಂದೂಡು 
ವಬ್ಬಿನಿಯೊಳ್ಗೋಸಗೆಯುಂಡು ಪಾಡುವಳಿಯಿಂ ಚಿಂಡಾಳಬಾಳಾಕಳಧ್ವನಿ 
ಯೊಳ್‌ ಮಂದ್ರತೆಯಂ ತಗುಳ್ವಿ ಕಿವಿಯೊಕ್ಕೀ ಸಂಗದಿಂ ಸೌಖ್ಯಸಾಯನಿಕಂ 
ತಾನೆನಿಸಿತ್ತೊ ಸೆಜ್ಜೆ ವನೆಯೊಳ್‌ ಸುಪ್ರಾತಗೀತಾನಿಲಂ (ಅನಂತು: ೪-೬೪). 
ಹೊರೆವಿಡು : ೨. ಹೊಡೆಯೆ ವಜ್ರಂ ಹಜಾವುವೇ ಕೀಸೆ ನೆಳಲು ಹೊರೆ 


ಬಿ [ಗಕಾ. ಗಿ]ಡುವುದೇ (ಸಿರ್ದರಾ- ೬-೪) [ಪೊರೆ + ಬಿಡ್ಕು) 
ಪೊರೆವೋಗು (ಕ್ರಿ). ಉತ್ಸಾಹವು ಕಡಮೆಯಾಗಂ : ಪೊರೆಪೋಗದ ಕಟ್ಟಾಯ 
ಮುಮಂ ಒರೆವೋಗದ ಚಲಮುವುಂ .. . ನೋಟಕರಪ್ಪಿನಮಪ್ಪವರಿಂ 


ಪೊಗಲೂಸುವೆನೆಂದು ತಟೌ್‌ಸಂದಂ (51ಂತಿತ್ಯ. ೪-೩೬ ವ): 
[ಪೊರೆ 3- ಪೋಗ್ಕು ( ಎಪೋ) ] 
ಪೊರೆಸಾರ್‌ (ಕಿ)- ಹತ್ತಿರಕ್ಕೆ ಬರು; ಸವಾಖಸು: ಚಿರಕಾಲ ಬೆೇಟವ ಮಾಡಿ 
ಮುಕ್ತ್ಯಂಗನೆ ಕರೆಯಟ್ಟಿದಾ ದೂತಿ ಬಂದು ಪೊರೆಸಾರ್ದು ಪೇಳ್ವಂತೆ ನೃಪನ 


ಕೆನ್ನೆಯೊಳೊಂದು ನರೆಯಿದ್ದುದು (66ಕ. ೬೬-೦೯). [ಪೊರ್ಮೆ 4 ಸಾರ್‌] 


'ಪೊರೆಹುಲ್ಲು (ನಾ). ಒಂದು ಬಗೆಯ ಹಲ್ಲು: ಹಂಬುಹಾರಕಹುಲ್ಲು, 
ಪೊರೆಹುಲ್ಲು (ಮೈ3ಗ.- 09-390). [ಪೊರೆ 4 ಹುಲ್ಲು (ಎಪುಲ್‌)] 

ಪೊರ್ಕು 'ಪೊಕ್ಕುಟು್‌' ನೋ. 

ಪೊರ್ಕುಳ್‌ "ಪೊಕ್ಕುಟ್‌ ನೋ. 

ಪ್ಲರ್ಕುಳಿ "ಪೋಕ್ಕುಳಿ' ನೋ. 

ಪೊರ್ಕುಳಿಗೊಳ್‌ 'ಪೋರ್ಕುಳಿಗೊಳ್‌' ನೋ. 

ಪೊರ್ಕುಳಿಯಿಕ್ಕು "ಪೋರ್ಕುಳಿಯಿಕ್ಕು' ನೋ. 

ಪೊರ್ಕುಳಿವಕ್ಕಿ "ಪೋರ್ಕುಳಿವಕ್ಕಿ' ನೋ. 

ಪೊರ್ಕುಳಿವುಗು (ಕ್ರಿ). ಕದನಕ್ಕೆ ಇಳಿ; ಯುದ್ಧಕ್ಕೆ ತೊಡಗು : ಎಕ್ಕೆ 
ಯೊಳೊಕ್ಕು ಪಳಂಚುವ ಪಾಂಗಿಂ ತಕ್ಕು ಮಿಗಲೈಕ್ಕ ತುಳ: ಪೊರ್ತುಳಿವೊಕ್ಕು 
ಕರಂ ಖಾಡಾಖಾಡಿಯೊಳುಜದಿಅೌದರ*್‌ ತಮ್ಮೊಳಗೆ (೬ಯಳಾ. ೬-೩೦). 

[ಪೊರ್ಕುಳಿ (ಎಮೋರ್ಕಳಿ) 4 ಪುಗು (ಆ ಪೊಗು)] 

ಪೊರ್ಕುಟ* -ಪೊಕ್ಕುಟ್‌' ನೋ. 

ಪೊರ್ತು ಪೊಟ್ಟು” ನೋ. 

ಪೊರ್ತುಗೀಜ “ಪೋರ್ಚುಗೀಸ್‌” ನೋ. 

ಪೊರ್ದಿಗೆ "ಪೊರ್ಮಗೆ' ನೋ. 

ಪೊರ್ದಿಸು, ಪೊಂದಿಸು, ಪೊದ್ದಿಸು, ಹೊಂದಿಸು. ಹೊದ್ದಿಸ್ಮ್ಮು (ಕಿ). 
೧. ಸೇರುವಂತೆ ಮಾಡು; ಸೇರಿಸಂ; ಕೂಡಿಸು : ನಿನ್ನಂ ರಸಾತಲಎಂಂ 
ಫೊರ್ದಿಸದಾಯ್ತದೇಕಿಳೆ ಮರುತ್ತೇಕದೊಯ್ಕದಾಯ್ತು (ಕಾರಂಉ: ೩೭೨); 
ಕಿಸುವಂ ಮೂಲಿಕೆಯಂ ಪೊರ್ದಿಸೆ ನಗೆಯೊಳೆ ಹೇಮಮಪ್ಪ ತೆಅದಿ.ದ: 
ಸಂಕಿಸದೆ ವರಧರ್ಮದೊಳ್‌ ಕೂರ್ತೆಸಗುಮನರನುಂ ವಿಶೇಷಸುಖಯಾಗಿರ್ಕುಂ 
(ಕರರ್ತಿ್ಶ್ಮು, ೪-೩೪). ೨. ಉಂಟುಮಾಡು : ಮೊದಲೊಳ್‌ ರಾಜ್ಯಾಭಿಷೇ 
ಪ್ರಬಲಜಲಮೆ ಒರ್ಚಿತ್ತು ದಾಕ್ಷಿಣ್ಯಮಂ ಹೋಮದ ಧೂಮಂ ಚಿತ್ತದೊ 
ಳೊಟ್ಟನೆ ಮಳಿನತೆಯಂ ಪೊರ್ದಿಸತ್ತು - . . ಎನಲ್‌ ದುಷ್ಟರಪ್ಪರ್‌ 
ನೃಪಾಲರ್‌ (ಕಾರಂಕೂ. ೩89). ಪೊಂದಿಸು: ೧. ರಘುಎರಂ . . . ಮಿತ್ರ 
ಸದ್ಭಾವದಿಂದವರಎರ ನೋಡಿ ಸೌಮಿಶ್ರಿಸಹತಾಪವಂ ಪರಿಹರಿಸಿ ತುತಗುರೆ 
ಮಿತ್ರವಂಶೋತ್ತಮರ ಸಂಸ್ಕಾರವಿಧಿಯಿ:ದ ಪೊಂದಿಸಿದನೊಂದುಗೂಡಿ 
(ಚತು. ೨-೪). ೩. ಅಳವಡಿಸು; ಹಚ್ಚು: ಒಂದೆಡೆಯೊಳಗೊರ್ವ 


23 


ಛಾ 


40 


ಪೊರ್ದು 


ಗಟ್ಟಿವಳಿತಿ ಸಿರಿಗಂಧವ ವಿಟನುರದೆಡೆಗೆ ಪೊಂದಿಸಿ (ಕಾಲಂ. 3-89). 
ಪೊದ್ದಿಸು : ೨, ನಿರ್ಮಲತಪಸ್ವಿಗಳ ನಿಶ್ಚಲಹೃದಯಮಧ್ಯಪಂಕೇಜಾತದ 
ಗದ್ದುಗೆಯೊಳೆಸವ ಚಿದ ಪನಂ ಜಗನಆ್‌ಯೆ ದೊದ್ದೆಯೊಳ್ಳೂಡಿ ತೇರ್ಗು 
ದುರೆಯಂ ಪೊಡೆವುದಂ ಪೊನ್ನಿಸಿದ ಪಾರ್ಥನಾರಿದರೊಳೆನಲು (ಕೈ ಬಾ. 
3-0). ಹೊಂದಿಸು: ೧. ಅಸಮಸದುಭಕ್ತಾಂಭ್ರ)ಗಳನರ್ಚಿಸಿ ಸಮ 
ಸ್ತಾಂಗಂಗಳಂ ಹೊಂದಿಸಿ ನಮಿಸಿ . . , ಬಸವರಾಜನು ಮುನ್ನ ತಾಂ 
ಮುದ್ರಿಸಿದ ಮುಸುಕಂ ತೆಗೆಯಲು (ಸತ್ಯ. 86-86) ; ಹಳೆಯದರ 
ಅಂದವನ್ನು, ಹೊಸದರೆ ಚಂದವನ್ನು ಹೇಗೆ ಹೊಂದಿಸುವುದು (ಕಕ್ಕೂಕು- 
೩೦೯) ೪ಉ. ಅಣಿಮಾಡಿಕೊಳ್ಳು ; ಜೆ ಇತೆಗೂಡಿಸಿಕೊಳ್ಳು ; ಅವಳು 
°° * ಎರಡು ದೋಲಿಗಳನ್ನು ಹೊಂದಿಸಿಕೊಂಡು ಅವನನ್ನು ಸರಿ 
ಯಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಉಪಚರಿಸಿದಳು (ಅ೦೪ರು. ೨೨೦) ; 
ಸರಸಮ್ಮ ಸಗಣಿ ಹೊಂದಿಸಿ ಅಡಿಗೆಮನೆ ಮೊದಲು ಸಾರಿಸತೊಡಗಿದಳು 
(ಕುಸುಸಂ. ೪0) ; ನಾಳೆಯ ಕೆಲಸಕ್ಕೆ ನಾನು ದುಡ್ಡು ಹೊಂದಿಸಿಕೊಳ್ಳಬೇಕು 
(68). ೫. (ವ್ಯವಹಾರ, ಅಭಿಪ್ರಾಯಭೇದ ಮೊದಲಾದುವನ್ನು) 
ಇತ್ಯರ್ಥ ಮಾಡು ; ತೀರ್ವಾನಿಸು ; ನಿರ್ಣಯಿಸು; ಈ ವ್ಯಾಪಾರ 
ವನ್ನು ನೀವೇ ಹೊಂದಿಸಿ ಕೊಡಬೇಕು (ಕೂತ). ೬. (ಧಾರಣೆ ಮೊದ 
ಲಾದಂವುಗಳನು ಬ) ಅನುವು ಮಾಡಿಕೊಡು ; ಕುದುರಿಸು : (9)- ೭. 
ಸರಿದೂಗಿಸು : ಭೂಪತಿಯು . . . ಲೆಗ್ಳಪತ್ರವನ್ನೆ ಹೊಂದಿಸಿ ಹೋಲಿಸಿ 
ನೋಡುತ್ತ ಕುಳಿತು ಬಿಟ್ಟನು (ಇಶ್ತಳ. ೨೬೪). ೮. ಒಪ್ಪಮಾಡು ; 
ಅಣಿಗೊಳಿಸು : ಅವರು ಗೂಡಿನಲ್ಲಿ ಡಬ್ಬಿಗಳನ್ನು ಅಂದವಾಗಿ ಹೊಂದಿಸಿ 
ಇಟ್ಟಿದ್ದಾರೆ (ರೂಂ). ಹೊದ್ದಿಸ್ಕು: ೧. ಬಿದ್ದೆನು ಭವಾಂಬುಧಿಯೊಳುದ್ದರಿ 
ಸುವರ ಕಾಣೆ ಹೊದ್ದಿಸುವರಿಲ್ಲಾದಿರ;ದ್ರನು ನಿಮ್ಮಾಣೆ (೧೫ಕೋ. 6-0೪) ; 
ಇದ್ದೆ ರೆಯು ರಣವಿಜಯವನಿತೆಗೆ ಹೊದ್ದಿಗರು ದ್ರುವದಾದಿರಾಯರ 
ಹೊದ್ದಿ ಸಲು ಬೆ:ಡವರಿಗಂಜುವೆವೆನುತ ನೂಕಿದರು (ಕುಶ್ಮಾಳೀ- 6-20)- 
೯. ಧರಿಸುವಂತೆ ಮಾಡು ; ಧಾರಣೆ ಮಾಡಿಸು: ಇಂತಿವರು ಮುಟ್ಟ 
ಲಆ್‌ಯರು ತತ್ವದ ನಿಜನನಜ್‌ಯರು ಇಂತವರಿಗಿಷ್ಟಲಿಂಗವನು ಹೊದ್ದಿ 
ಸಲೇಕೆ (ನೋಳಿವಹಿ. ೦೮-೩೦). ೧೦. ಸ್ಪರ್ಶಿಸುವಂತೆ ಮಾಡು: 


ನಯನದಾಹಾರವ ಜಂಗಮವ ನೋಡಿಸುವೆ . . . ಜಿಹ್ವೇಯಾಹಾರವ 
ಜಂಗಮವನೂಡಿಸುವೆ (ತ್ವ1ಚದಂಹಾರವ ಜಂಗಮಕ್ಕೆ ಹೊದ್ದಿಸುವೆ 
(ವಸವ. ೪೨೯)- [ ಪೊರ್ದು + -- ಇಸ್ಮು) 


ಪೊರ್ದು, ಪೊಂದ್ದು, ಪೊದ್ದು;, ಪೊಟ್ಟು, ಹೊಂದ್ಕು, ಹೊದ್ದು, (ಕ್ರಿ)- 


೧. ಕೂಡು ; ಸೇರು: ರವಿ ಪೊರ್ದಿದನಸ್ತಶೈಲಮಂ (ಕೇಶಫಾ. 9-9೬) ; 
ಆತಂ ಕೈಕೊಂಡುದಲ್‌ಂ ಯಷಿವೇಷಳ್ಯಗ್ರಾಮ್ಯತೆಯಂ ಆತನಂ ವೊರ್ದಿದ 
ಜವ್ವನಕ್ಕೆ ಸೌಂದರ್ಯಮ:ಂ... ಆದುದೆಂದು ಬಗೆಯುತ್ತಂ(ಳಾರುಪೂ.೭೪೦), 
ಒಡವುಟ್ಟಿದರಂ ಕೊಂದವರಡಗಂ ತಿಂದವರ ನೆತ್ತರಂ ಬೆಸಲಗೆಯೊಳ*್‌ 
ಕುಡಿವೀ ನಿಸ್ಕ್ರಿಂಶತೆಯಂ ಹಿಡುಬಿಯಂ ಪೊರ್ದಿ ಕಲ್ಪನಾಗನೆ ಭೀಮಂ 
(ಗರಾಯು. ೩-೨೪). ವಿ. ಹೊಂದಿಕೊಳ್ಳು ; ಸರಿಯಾಗು ;: ಜೋಡಿ 
ಯಾಗು : ಬೇಜ8ವೇಅಕೆ ನಿಲೆ ಕಾರಕದೊಳ್‌ ಕ್ರಿಯೆ ತತ್ತು ಮುಂ ತೋಟ 
ಪೆ:ಟ್ವಿವಗುಣಂ ಗುಣರೂಪದೆ ಪೊರ್ದುಗುಂ (೪00%: ೦-೦೩೪) ; ಪರ 
ಮಾರ್ಥಂ ಪೇಟಕಪಟ್ಟಿ ರ್ದಧಿಕರಣಮಿವಿಂತಯ್ದಣಜೊ೪ ಶಬ್ದಸಿದ್ಧಿಸ್ಮರಣಕ್ಕಾ 
ದ್ಯಕ್ಕುದಾತ್ತಪ್ರಕರೂಗಣನಾವೃತ್ತಿಯಿಂ ಪೊರ್ದಿ ನಿಲ್ಕುಂ (ಉವ್ಮಾವ. 0-4)- 
೩. ಹತ್ತಿರಕ್ಕೆ ಬರು; ಸವಿರಾಪಿಸು; ಬಳಿ ಸಾರು : “ಪೊರ್ದು-ಸಮಾಪೇ 
(ಹತ್ತಿರಕ್ಕೆ ಹೋಗು)” (ಕನುರಾ); ಪಸರಿಸಿದ ಪದ್ಮರಾಗದ ಪೊಸಗೆಂಪಂ 
ಮಾಂಸಮೆಂದು ವಂಂ ಕರ್ದುಕಲ್ಯಾಟಿಸಿಯುಂ ಬಲಿಕದನುರಿಯೆಂಬ 
ಸಂಕೆಯಿಂ ಪೊರ್ದದಿರ್ದುವೀ ಮತ್ತ್ಯಂಗಳ್‌ (60ಫು. 0೨-033); ಕಿರ್ಚಿನಂತೆ 
ಪೊರ್ದಿದರಶಂ ಕಿಡಿಸುವುದಂ (ರರ್ಕಾಕ್ಕು. ೪-೦೭೩), ೪. ತಾಕು; ತಟ್ಟು; 


ಪೊದರ್ವ 


೫೯೪೬ 


ತಗುಲು : ಹೀನಲಖನನಧಿಕಬಲಂ ತೊತ್ತಟದುಟ್‌ದನೆಂಬ ಲೋಕದ ಪಬ್‌ 
ಪೊರ್ದದೆ ಮಾಣ್ಗಿ ಧರ್ಮ ಯುದ್ಧದೊಳೆನ?ಂ (೮೦ ಫು. ೦೪-೦೦೨) ; 
ಶೀಲಾಲಂಕೃೈತೆಯಂ ಗುಣವತಾಲಾಲ-ಕೃತೆಯನಾ ಮಹಾಸತಿಯಂ , . . 
ಪೆಸರ್ಗೊಳೆ ಬಾಲೆಯರಂ ಖಳೆಕಲಂಕಮೇಂ ಪೊರ್ಶುಗುಮೋ (ಕೃ. 
9-೬೪): [ವ]ಲ್ಮೀಪುರವೆಂಬುದಾದಿಯ ವೆಸರ್‌ ತನಗೆ ಕಲ್ಮಷದ| 5 
ಯುಗಧರ್ಮವೆಯ್ದೆ ಪೊರ್ವದು ತನೆಗೆ (ಠಂಂಕ. ೯೪). ೫. ಅಂಟು; 

ಹತ್ತು: ತಾವರೆ ನೀರಂ ಪೊರ್ದದಂತೆ (ರರ್ಟಾನ್ನು- ೫-೦೬೪). 
೬. ಹೋಗಿ ಸೇರು ; ತಲಪು ; ಅದು ಸಂಧ್ಮೋಪಾಸ್ತಿಗೆ ಪೊರ್ನಿದಪುದು 
ಮಾನಸಸರಕ್ಕ ಮಾಗಳಿದಂಬ: ದದಿನುತ್ತರಾಶೆಯು ಪೊರ್ದಿದತ್ತು ಸಪ್ತರ್ಷಿ 
ಮಂಡಲಂ ಕ್ರಮದಿಂದಂ (ಕಾದಂಕೂ. ೪). ಹ. ಪ್ರವೇಶಿಸು: 
ವಾರಿಜಪಂಡಮಂ ಪಡೆದು ಪೊರ್ಮುವವೊಲ್‌ ಕಳಹಂಸೆ ತಿಪ್ಪೆಯಂ ಸೂರಮಿ 
ದೆಂದು ಪೊರ್ದುಗುವೊು (ರರಾದ್ದು. ೯-3೦೨) ; ಎಳಿಸಿ ಪಿಮುಸೆಯಿಂ ಮೃಗ 
ಚಯಂ ,: ,... ಶಚ್ಚರಜ್ಮಲವಿಹಗಂಗಳೊಳ್ಳುಲಿಪುಗೇಳ್ತಿರೆದೊಯ್ಯನೆ 
ಪೊರ್ವಿ ಪೀರ್ವುವು ಸಲಿಲಮನೆಂದೊಡೇವೊಗಲಕಿನಾ ವಿವುಳಾತಟಿನೀಜಲಾ 
ಚ್ಛಮಂ (ಕುಸುಮ. ಆ) ; ಕಾಯುಜ ನಿಜಪುಷ್ಪಸಾಯಕದಿಂದೆಸಲುಯತ 
ಗಿಡದಾ ಸರವ ಕಾಯವ ಪೊರ್ದಲೀಯದೆ ಚರಣದೊಳಾಂತ ಶ್ರೇಯಾಂಸ 
ಜನರ ವಂದಿವೆನು (೪0೬8. 0-00), ಲೆ. ಆಶ್ರಯಿಸಂ : ಅವಲಂಬಿಸು : 
ಚಂದ್ರನೊಡೆದುದಂ ಕಂಡುದಣ್‌ಂ  ಸದೃರ್ಮದ ಮೊದಲ ಪೊರ್ದಿದ 
ಪಹಿರ್ಗದಿಂ ಬೆಳೆಯೊಳ್‌ ಪುಲ್ಗಳ್‌, ಪಲವಕ೦ (ನಡ್ಗಾಣ. 6೬೨೦೩); 
ಆನೆಂತು ತತ್ವಜ್ಞನಾದೆನೆನ್ನ ಪೊರ್ದಿದ ಜನಂಗಳುಮಿಂತೆ ತತ್ವಜ್ಞರಕ್ಕೆಂದು 
- ೬ ೬ ಶತ್ವೋಪದೇಶಂಗೆಯ್ವೊಂ (ಕಾಫುಪು. ೩); ಆಟ್ಬಬುದ್ಧಿಗಳ” 
ರಾಗಿಸಿ ಪೊರ್ದಲೇಂ ಗಳ ಕುದೈವದೊಳಂ ಘಲಮಾಗಲಾರ್ಪುದೆ: (ಧರಾನ್ನು. 
೬೬). ೯. ಪಡೆ; ಗಳಿಸು: ಪಡಿವಣ್ಣೋ._ ಪೊರ್ದಿ [ಶಾ30- ಳಿ? 
ದೊಂ (ವಡ್ಮಾಣ. ೭೬-೪); ಮಗಳೇ ನೀನಿಂತಿವಂ ನಂಬನುಕ್ರಮದಿಂದಂ 
ದೊರೆದೆತ್ತ ಸಪ್ತಪರಮಸ್ಕಾನಂಗಳಂ ಪೊರ್ದುವೈ (೪೦. ೩-೬೬); 
ಅನಂತಚತುಷ್ಟಯಮಂಂ ಪೊರ್ದು ಪೊರ್ದದಿರು ಸಂಸ್ಕೃತಿಯಂ (ಅತಿಪು. 
4 ಓ)- ೧೦. ಉಂಟಾಗು; ಪ್ರಾಪ್ತವಾಗು: ಒದಗು : ನೆರೆಯಲೈನ್ನು 
ದಯಪ್ರಭಾವಮನೆ ವಾರ್ದೋರಂದದಿಂ ಜೀವಿಸಿರ್ಪ ರಥಾಂಗಪ್ರಚಯಕ್ಕೆ 
ಪೊದರ೯ವ ವಿಯೋಗಾವಸ್ಥೆಯಂ ವೇಗದಿಂ ಫಿರಿಮಂ ಬಾರಿಸದೆನ್ನ 
ತೇಜದೊದವಿನ್ನೇ ಬಾರ್ತೆಯೆಂದೆಯ್ದೆ ತನ್ನುರು ತೀವ್ರಾಂಶುವನಿಂತು 
ಬಿಟ್ಟನೆನೆ ತಣ್ರಂ ತಾಳ್ಜನಾ ಭಾಸ್ಕರಂ (ಕುಸುಮಾ. *-ಎ). ಪೊಂದ್ಕು : 
೧. ಅಶುಚಿದೇಹಮನಿದನಿನ್ನನುಪಮವೆ೨೨ದೆನಲೊಗದು ಜಿನಮತ 
ದೊಳ್ಳೊಂದಿಯ ಅಾವಿನೊಳ್ಳೆಗಟ್ಲಿ ನರಂ (ರರ್ಮೂನ್ಮು. ೪-೧೭೪). ವಿ. ವೆರ್ಚುಗೆ 
ಯೊಳ್‌ ಬಲಮೆಂದು ಪೊಂದುಗುಂ (ಳರಾಿ. 6೭); ಕರೆದವಂ ಬಂದಿಲ್ಲ 
ಬಂದವಂ ಪೊಂದಿಲ್ಲ (ಳಾ6.&೫-೩೬). ೯. ಸುಖಮಂ ವೊಂದೆಂದು ಪಾಟಿಸು 
ತಿರ್ಪನುಂ (6ರ್ಕಾಕ್ಮು,. ೬-೩೦); ಹರಿಯ ಪಾದಜೆಯಳೆರಕದಿಂ ಪಾವನ: 
ಪೊಂದಿ (ತಠಕು ೭-೩): ಪ್ರರೋಹಿತರ ಸಂಗಡ ಬ್ರಹ್ಮಾರ್ಚನೆಯಂ ಮಾಡಿಸಿ 
ಆಶೀರ್ವಾದಮಂ ಪೊಂದಿ (ಆಂ. ೦೯೩೫, ೪೬೯; 1824), ೧೦. ಕಂದರ್ಪ 
ನರ್ಧಾಂಗಿಯ ಮೇಲೆ ವೈಧವ್ಯ ಪೊಂದದೊಲ್‌ ಮಾಡು (ಮೋಹಕ, 6-4); 
ಒಂದೆಡೆಯೊಳಗೊರ್ವ ನೀಜ್‌ ವಿಟನ ಮೇಲೊಂದಿದ ಮೋಹವ ಬಿಡದೆ 
ಕಂದರ್ಪಕೇಳಿಯೊಳೋಲಾಡುತಿರೆ (ಕಂನಪಿ ೬-೦೩೦). ೧೧. ಸಂಭೋಗಿಸು: 
ಬೇಟದ ಲಲ್ಲೆಯ ಬಲ್ಮೆ ಪತ್ತಿ ಸುತ್ತಿಸೆ ಪುರುಡಿ: ಬುಕೈಸೆ ಬಿಯಮಾಜ 
ಪೊಂದದವಂ ಬೊಜಂಗನೇ (60ಪ್ರ. ೦೨-0೭). ಪೊದ್ದುೂ,: ೧. ಎದದ 
ಮನುಜರ ಕರೆಸೋದು ರೊಕ್ಕ ಷೊ[ಕಾಕಂ. ಹೊ]ದ್ದಿದ ಜನರನು ಬಿಡಿ 
ಸೋದು ರೊಕ್ಕ (ರಂದ. ೨-೪6-8); ಬರಿವನಾತಿನಲ್ಲಿ ನೆರೆಯಲೈಳಸಿ ಬಹ 
ಕಪಟವಿಟ: ಗಳ ನಿಷ್ಟಣಮೆನುಬ್ಹಮರಿದು ಲಲ್ಲೆಯಿಂ ಬಸಿಲಿಗರಿಸಿನೆ ತೊಲ; 


10 


36 


20 


25 


80 


ಕಣ 


40 


45 


ಪೊರ್ದು 


ದಂತವರನೆಲ್ಲಿಯುಂ ಪೊದ್ದದ ವಿದಸ್ಮೆಯರ ಮಂದಿರಗಳಲಿ ಸಿರಿಜವ್ವನಗ 
ಳೊಪ್ಪಿರವೆ (ಕಳಾ. ೩-೩-9೩). ೩. ಕಳವು ಹಾದರಮೆಂಬಿವೆಮ್ಮ ಶಿವ 
ಭಕ್ತಸಂಕುಳದೊಳಗೆ ಪೊನ್ನಲರಿಯವು (ಕಂತ್ರು. ೭.೨೪: ಹಡಪ ಕಾಳಾಂಜಿ 
ಪೊ:ಗಟ್ಟಿಗೆ, . .ಬಿಜ್ಜಣಿಗೆಗಳ ವಿಡಿದೂಳಿಗಗೈವ ಬಿಂಕಗಾತಿಯರಾ ಪೊಡವಿ 
ಯಾಣ್ಮನ ಪೊದ್ದಿಹರು (ಹ೦೧. ೦-೦೬); ಕಣಗಳ ಕಾಳ. ಟವೆರಗದ ಗುರು 
ಲಘುತ್ವಗಳಳಿದ ತ್ರಿಗುಣಗಳುರುಬೆ ಪೊದ್ಡದ ಮಾಯೆ (ಗಗತಾ- ೦೬೨೩). 
೪. ಒಳಗೆ ಭಾಳೇಕ್ಷಣನ ನೆನಹು ತೀವಿರೆ ಕರಂ ಚಳಿ ಪೊದ್ದದವರನೆಂತಿ 
ರ್ದೊಡಂ ಭಕ್ತರಂ (ಇಳಿಕ. ರೇ. 8೨-೧೬). ೬. ಹೊಳಲ ಬಳಿಯ ಪೊದ್ದಲ್ಲಿರ್ದ 
ತುರುಕರ . . . ಸಾಸಿರಮೂಗರಿದುಕ್ಷಣ ದಳಪಶಿಯಡಿಗೊಪ್ಪಿ ಸಿದರು 
(ಕಂನಏ. ೧೩-೩೩). ಛೆ. ಎಲೆ ಮುನಿನಾಧ ನಾನಿನಿತು ಕಾಲವಲ್ಲದ ಸಮ 
ಯವಾ ಮುಂದಟ್‌ಯದೇ ವೊದ್ದಿ ಗತಿಗೆಟ್ಟು ಪೋದೆನು (॥ನ್ನುಳೌ. ೪-0). 
೧೨. ತಳಿ; ಧರಿಸು: ರುದ್ರಾಕ್ಷಭಸಿತವನು ಹೊದ್ದಿರಲು ದೇಹದೊಳ 
ಗಿದ್ದ ಪಾಪಗಳು ಬಯಲಾಗಿ ಶಿವನು ತುನಿದ್ದಲ್ಲಿ ಬರುವ (ಸರ್ವ ೦೨೦) - 
ಪೊಟ್ಟು: ೧೦. ವಿಂಶದ್ಗುಣಪದ ([ಪು]ದಿದೊಡಂ ([ವೀತಿ [ಸಎ] ೬ [ರ್ತ್ವ] 
ದೊಳ್‌ ಪೊಟಬ್ಬುದಿನ್ತಪ್ಪೆಸಕಂ ತ್ರೈಗರ್ಮ ಸನ್ನರ್ತ್ರ್ತ [ಪಾ]ದಮಹಿಮೆಯಿಂ 
(392. ೫1-1೬೦-೩; 1024). ಹೊಂದ್ಕು : ೨. ತಮ್ಮತಮ್ಮೊಳಗೆ 
ಹೊಂದಿದರೆ ಸಂತೋಷದಿಂದ ವ್ಯವಹಾರ ಮಾಡಬೇಕು (ನುಂಬಯಿ 8-66) ; 
ಗತಿಯು ತನ್ನ ಛಂದದಲ್ಲಿ ಭಾವ ತನ್ನ ಬಂಧದಲ್ಲಿ ಹರಿವೆನಿಲ್ಲೆ ಹೊಂದದಲ್ಲಿ 
ಬಲ್ಲೆ ಎಲ್ಲು ಒಂದರಲ್ಲಿ (ಅರಳು. ೦೬೪-೦೧). ೪. ಭೂವ ಹೊಂದದು ಪಂಪ 
ವೆಮ್ಮಂ (28ಫ್ರ- ೩8-೭). ೯. ಹೊಂದುತಿಹರಾ ಪುರುಷತತ್ವದಿ ನಿಂದು 
ತೋರುತಲಿರ್ಪ ಭುವನವ (ಗಗ. 6-೬೩): ಕಾಲಕ್ರಮದಲ್ಲಿ ಅದು ವಿಜಯ 
ನಗರವೆಂಬುದಾಗಿ ಬದಲಾವಣೆ ಹೊಂದಿತು (ಕೃರೇನ. ೨). ೧೩. ಕುದುರಂ; 
ವ್ಯವಸ್ಥೆಯಾಗು: ದುಡ್ಡು ಹೊಂದಿರಲಿಲ್ಲಪ್ಪ . . . ಇವೊತ್ತು ಹಣ ಕೈಗೆ 
ಬಂತು (ರೂ.೦೩೨). ಹೊದ್ದು: ೧. ಇತ್ತ ಬಾ ಎನ್ನದವನ ಹತ್ತೆ ಹೊದ್ದಲು 
ಬೇಡ (6ರಾಠ- ೨6-99) : ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಮ್ಮ ನಿಮ್ಮ 
ಹೊದ್ದುವಂತೆ ಮಾಡಾ ನಿಮ್ಮ ಧರ್ಮ (ಹುಹಾರೇ: ೨. 09-04): ಅರವಿಂದಸಖ 
ಹೊದ್ದಿದನು ಮೆಲ್ಲನೆ ಪಶ್ತಿವಸಾಂಬುಧಿಯ (ಕುರ್ಮಾರ್ರೋ- ೦೫-೩೩). ೨. ಸದ್ಮ 
ಫೃತದಲಿ ಕ್ಷೀರವಾದೊಡೆ ಹೊದ್ದುವುದು . . . ಶುದ್ಧರಾಕ್ಷಸರನ್ನವಿದ ತಾ 
ಶುದ್ಧ ಭೂಸುರರುಂಬರೇ (ತೂಳತ- ೨೩-೦೬); ಹೊದ್ದಿ ನಿಲುವುದೆ ದರ್ಪಣದ 
ಮೇಲುದ್ದುರುಳಿ ಬೀಳ್ವಂತೆ ನಿಮಿಷದಿ ಬದ್ದು ಹೋಗುವ ಕಾಯವು 
(ಕಸಾ: ೬): ೩. ನೋಡುವರೆ ಕಾಣ ಬರುತ್ತಿದೆ ಮುಟ್ಟುವರೆ ಕೈಗೆ 
ಸಿಲುಕದು ಹೊದ್ದುವಡೆ [23ಕಾಂ. ಹೊದ್ದಿದರೆ] ಸವತಾಪ ಹತ್ತೆಸೂರಿದಡತ್ತತ್ತ 
ತೋಲುತ್ತಿದೆ (೨ವಕಂ. ೦೬೬-೬೩೦) ; ಸರಳ ಮಂಚ ಹೊದ್ದಿ ಭೀಷ್ಮನ 
ಚರಣಕಮಲವ ಹಿಡಿದು ನೊಸಲಿನೊಳೊರಸಕೊಂಡ ೨ ನಾದಿದನು ಕಂಬನಿ 
ಯೊಳುಫ್ರಗಳೆ (ಕುವ್ಮಾರ್ರೋ. ೦-೨೦) ; ಹೊದ್ದಲೀಯದೆ ಬುಣಂಗಳ 
ತಟದನಿರುದ್ಧ ವತಾಲುಲನ ಕೊಂಡಾಡಿ ಎಚ್ಚ ನು ಸುಭಟ 
ಪ್ರಸಿದ್ಧ ಬಾಣಾಸುರನೆದೆಯ (ಮೋಹಕ. ೩೩-೩೦). ೪. ದೇಶವೆಲ್ಲವನನೃತ 
ಹೊದ್ದದಂದದಿ ಕೊಟ್ಟು ಕಾಶಿಯ ನಿವಾಸದೊಳು ಸತಿ ಸುತರ ಮಾಜಾ. . 

ಖಯಣವನುತ್ತರಿಸಿದ (ಹಕಕಾ. 00 ಸೂತತೆ) ; ಕಕ್ಕುಲಿತೆ ಕುಂದೆಡರು ಬಡತನ 
ಸಿಕ್ಕು ರೋಗಾದಿಗಳು ಹೊದ್ದದ ಉತ್ಕಟದ ವರವೀಯಬೇಕೆನೆ ಕೊಟ್ಟನಾ 
ಮುನಿಪ (53808. ೪೪-೩೪); ಜನನ ಮರಣಾದಿಗಳು ಹೊದ್ದದ ತೋ 
ತೋಟದ ಜಗದ ದೇವರ ದೇವನಿದ್ದನು ರಜತಶಿಖರಿಯಲಿ (ಕರಣ 
9-3೨-೦) . ೫. ನಿಜಗುರು ಸ್ವತಂತ್ರಸಿದ್ಧಲಿಂಗೇಶ್ವರನು ಜಲಪದ್ಮ ಪತ್ರ 
ದಂತೆ ಹೊದ್ದಿಯೂ ಹೊವ್ಹದಂತಿಹನು (ತರೆ. ೭); ಮನ ವಚನ ಕಾಯ 
ದೊಳಗೊಮ್ಮೆಯಂಂ ಹುಸಿ ಹೊದ್ದ[ಶಾಕಾಂ. ರ್ದ]ದಂತೆ ನಡೆವ ಕಲಿಗಳಾ 
ರಯ್ಮ (ತಣ. ೨-೬): ವ ರಿನ್ಹಿಸಿ ಚ.ಬುಕಾಗ;ವಿಡಿದಡೆ ಬೆರಲ್ಗಳ ಹೊದ್ದ 


ಪೊರ್ದುಗೆ 


ದುವುರಿಬೊಕ್ಕೆಗೆಯ್ಕ ಬದ್ದಿಸಿ ಬಿಡದೆ ಕಾಲುವೆಯ ತಣ್ಣೀರೊಳಗದ್ದಿದರವಳ 
ಹಸ್ತವನು (ಕೋಹತ. ೨6-09). ಓ. ಎದ್ದು ನಡೆವ ಬಲಜಲಧಿಯ ಕಡೆಯನು 
ಹೊದ್ದಲಾಜದೆ ಖಗನಿವಹ ಎದ್ದವು ಕೆಲವು ವಶಾಕಾಗ್ರದೆೊಳಲ್ಲಿ ಬಿದ್ದವು 
ಕೆಲವು ನೆಲದೊಳು (ಕುಕಾಸಾಂ. ೩೭-೭೦)- ಲ. 'ದೊದ್ಬೆ ತೆಗೆಯಲಿ ಪಾರ್ಥ 
ಪವನಜರಿದ್ದರಾದರೆ ಬರಲಿ ಸಮರವ ಹೊದ್ತಲಾವರೆ ಹೊಗಲಿ ಹರಿ 
ತೊೋಣಲಿ ಸಹಾಯತೆಯ ಕುಕ್ಕಾರೀ. 6-30) : ಹೊದ್ದಿ ಗೊಲ್ಲರ ಮನೆಯಲ್ಲಿ 
ದಷ್ಟು ಬೆಣ್ಣೆಯನು ದ್ದು ಮೆದ್ದುದಕ್ಕೆ ಹೊಟ್ಟೆ ಶುಂಬಿತೆ (ಪಫುರಂದ- 
0-6-3). ೮. ನೀನೇಕೆ ಈ ನುಡಿಯೇಕೆ ಹೊದ್ದಿದರಂ ಹೋಗೆಂಬರೆ (ಏಸರೆ, 
೪-೩9); ಸಾಲ ಸಾವಿರದೀವಿಗೆಯ ಹರಿದಾಳಿಗಳುಕದೆ ನೃಪರ ಮೋಜ್‌ 
ಗಳೋಳಿಗಳ ನೆಆ್‌ ಹೊದ್ದಿ ಕತ್ತಲೆ ನಿಂದುದಲ್ಲಲ್ಲಿ (ಕುವ್ಶಾಳೆ. ೦-೦೯): 
ಅಸುರರೀತನ ಹೊದ್ದಿ ಜಗದಲಿ ಹೆಸರು ಪಡೆದವರಿಲ್ಲವೇ ಭಾವಿಸಿದಡೀಯನೆ 
ಲೋಪಾೂಲತ್ವವನು ನೈರುತಿಗೆ (ತೊರ. ೬-6-83). ೯. ಚತುರ್ವಿಧ 
ಪದವಿಯಂ ಹೊದ್ದದೆ ಫಲಭೋಗಂಗಳಂ ಮುಟ್ಟದೆ (ಅರಪ. ೩೦-೮೭) | 
ಗದ್ದುಗೆಯೇಆ್‌ ಸತೃಥೆಗೇಳಿ ಮುಕ್ತಿಯ ಹೊದ್ದುವರಾರು ನಿನ್ನಂತೆ (ಕಂಠ. 
೨೩೪). ೧೦. ಇವರಿಂದ ಪಲವು ಲೇಸೆಮಗೆ ಮಿಗೆ ಹೊದ್ದಿದವು (ಸೀಂರ. 
ರೇ. ೦೬೫-೯): ಹೊದ್ದಿದುತ್ತಾತಗಳನಿಃಕ್ಷಿಸುತ್ತಿದ್ದನಾ ಮುನಿನಾಥನು (ಉಕ್ತಣ. 
*-೪). ೧೪. ಪರಿಣಮಿಸಂ; ಫಲ ಕೊಡು : ಯುಕ್ತಿ ಹೊದ್ದದ ಶಿವ 
ಸ್ನೇಹಿಗಳ” ಬರುತಮಿರೆ (ತಿಕು6- ರೇ. ೪-೦೨). 

ಹೊಂದಿಕೆೊಳ್ಳು- ೧. ಸೇರಿದಂತಿರು ; ಕೂಡಿಕೊಂಡಿರು : ಪದ್ಮಬ್ಬ 
ರಸಿಯಂ ತಾನು ಕಟ್ಟಿಸಿದ ಬಸದಿಗೆ ಹೊಂದಿಕೊಂಡಂತೆ ಒಂದು ದಾನಶಾಲೆ 
ಯನ್ನು ಕಟ್ಟೆಸಿದಳು: (ಕಣ. ೪೩೦) : ಅವರ ಮನೆ ನಮ್ಮ ಮನೆಗೆ 
ಹೊಂದಿಕೊಂಡಿದೆ. (ಕೂತ). ವಿ. ಒಗ್ಗ್ಗೂ ; ಹೊಂದಾಣಿಕೆಯಾಗು : 
ನಾರಾಯಣನಿಗೆ ಅನುಕೂಲವಾದ ಮನೆಯು ಅವಾಗಿದ್ದು ತುಂಬ ಹೊುದಿ 
ಕೊಂಡಿತ್ತು (492ಹು- 92೩) : ಎದುರುಮನೆಯ ಮುಗು ನನಗೆ ತುಂಬು 
ಹೊಂದಿಕೊಂಡಿದೆ (ರೊತಿ)- 

[ದೇ.॥ ತಮಿ. ಪೊರುನ್ನು. ಪೊರುತ್ತು ; ಮಲ. ಪೊತ್ತು ; ತುಳು. 
ಪೊರ್ದು, ಪೊಂದು, ಹೊಂದು ; ಕೋತ. ಪೊತ್‌] 
ಪೊರ್ದುಗೆ, ಪೋದಿಗೆ, ಪೊಂದುಗೆ, ಷೊದ್ದಿಗೆ, ಪೊರ್ದಿಗೆ, ಪೊಮ್ಮುಗೆ, 
ಹೊಂದಿಗೆ. ಹೊಂದುಗೆ, ಹೊದ್ದಿಗೆ, ಹೊದ್ದುಗೆ (ನಾ). ೧. 
ಸಹವಾಸ ; 7€ಬಂಧ: ಆರಮ/್ಹ ನೋಡೆ ತೊಆ*ಗಳ ನೀರುಂ ವಾರಿ 
ಧಿಯ ನೀರ ಪೊರ್ಸುಗೆಯಿಂದಂ ಸಂರಂಗೆಟ್ಟುಪ್ಪಪ್ಪವೊಲ್‌ (ರರ್ಕಾನ್ನು. 
೨.೭೬೬) : ಸಂಬಂಧಮೆಂದು ಪೊರ್ದುಗೆ (ಕರುದ. ಬಳೆ. ೭ ವೃತ್ತಿ) ; ಎರವತ್ತ್ಯ 
ದೇಶಮೆಂಬುದ್ದುರವತ್ತ್ಕದ ನಿಬಿಡ: ಪಾದ ಪೊರ್ದುಗೆಯಿಂದಂ ಧರೆಯೆ:ಂಯ 
ಸ:ರಭಿಸುಖವೆ ೨೭ ೨ರು ಪರಮಾಮೃತಮನೆಯ್ದೆ ಕಲ್‌ಯುತ್ತಿರ್ಕುಂ (ಬಾರವು. 
೪ 30): ೨. ಬಳಿ; ಹತ್ತಿರ; ಸಮಾಪ : “ಪೊರ್ದುಗೆ, ಪೊರೆ, ಪಕ್ಕಂ. 
ಸಹಂ. ಕೆಲಂ-ಈ ೫ ಸಮಾಮು” (ಕ.ಶಾ. ೬೪-೫೩9) ; ಮೃಗಮೂರ 
ಪೊರ್ದುಗೆಯ ಬಟ್ಟೆಗೆ ಮೇಪಿನ ನಇಎನಿಂ ಮರಳ್ದುವು ದಿನನಾಯಕ( 
ವರುಣದಿಜ್ನಗಮಂ ಮುಜಕಿಗೊಳ್ವ ಕಾಲದೊಳ್‌ (ಸೋಸು. 6-೨೦). A. 
ಅಧೀನವಾದುದಂ : ಅಪ್ರಧಾನವಾದಂದು : "ಉಪಾಗ್ರಂ, ಉಪ 
ಸರ್ಜನಂ ಈ ೨ ಪೊ(ಹೆೊ)ರ್ದುಗೆ” (ರಾಯ ೦೨೬-೭6): ೪. ಆಶ್ರಯ; 
ನೆಲೆ: “ಪೊರ್ದುಗೆವಡೆ' ಪರಾ. ಪೊಂದಿಗೆ : ೨. ಮಾವನ ವಾ, 
ಗಳಿಗಾನ:ದಪುಳಕಿತನಾಗಿ ಖಳಪಶಿ ಪೊ:ದಿಗೆಯ ಹೆೊಂಬಟ್ಟಲಲಿ ₹೯ ರ್ಪುರದ 
ವೀಳೆಯುವ . . . ಪೊಂದುಗೆ : ಗ. ರಂಗ 
ಯೆ.ಂದೆಂಬ ನೀಅ್‌ಯ ಪೊಂದುಗೆಯೆಂದು ವಂದಪುದೊ (ಕತಸಾಂ. ೨೪೨೩೦)- 
೫. ಹೊಂದಾಣಿಕೆ ; ಸೇರಿಕೆ : ಸರಿಹೊಂದಿರುವಿಕೆ : ಚಂದನಾಗರು 
ಎಲೇವಳಿಂಗಸೌರಭ್ಯ್ಮವಮೊಂದುಗೆಯಂ ಮಾಟ್ಬುದಪೂರ೯ಗಂಧಮಂ (ಫ್ರಶ್ಟಪು- 


ಇತ್ತಿ (ಅಂಬಿಕಾ. ೦೬-೨೧): 


೫೯೪ 


30 


88 


ಪೊರ್ದುಗೆವಡೆ (ಕ್ರಿ). ೧. ಸೇರು: ಕೂಡು, 


ಪೊಲ್‌ 


4-೩೦). ಪೊದ್ದಿಗೆ : ೧. ಪಲವು ಪೊದ್ದಿಗೆಗಳನುಳಿದಾಸೆಯಿಂಬೆಳವಲೆಯ 
ಪಗ್ಗವ ಪಜತಿವಿಟ್ಟು ನೆಲದೊಳೊಂದಕೆ ಕೈವಶವಾಗದೆ ಬೀಸುವೆಲರಂತೆ ತೊಡ 
ಕಿಲ್ಲದಿಹೆನು (೪6೯ಕ್ಕ. 90-86). ಹೊರ್ದಿಗೆ : ೨. ಆ ನೆಲದ ಪೊರ್ದಗೆ 
ಯಲು ಸಿರಿಯುರದಲು ಕರಿಯ ಕೆಯಿ ಮತ್ತ] »« « ಪದಿನೈಯ್ತು 
(1923. 12-71. ೦೩ಳ-೦೪ 301). ಪೊಟ್ಜುಗೆ; ೨. ದೇವರ ಕೆಯ್ಯ 
ಪೊಟ್ಟುಗೆಯಲು ಬಿಟ್ಟ ಕೆಯಿ ಮತ್ತರು ನಾಲ್ಕು (6೩೪. ೭೯-೦೩-೩೭: 2068) - 
ಹೊಂದಿಗೆ : ೫. ಅಂದದಿನ ಹೆೊಂದಿ[ಕಾಕಾ- ಹೊದ್ದಿ]ಗೆಯ . . . ಕೆಡಿ 
ಸಲಜ್‌ಯದ ಅಂಧ 4ರ ನೋಡಾ (ಬಸರ. ೩೬೨); ಒಂದು ಸಾವಿರದೊಂದು 
ಶತ ಹನ್ನೊಂದು ಪದಮೆದೆಂಬ ಪಶುಷದ ಸಂದ ಶಿಲೆಯನು ಬಳಸಿದಿವ್ದತ್ತೈದು 
ಗಿತಿಯೆಂಬ ಹೋದಿಗೆಯ ಸೋಪಾನಗಳ ಬಲಿದಂದವಿಸಿಯಲ್ಲವುನ ಕರವಪಾ 
ನಂದಲೀಲಾಮೃತಸರೋವರವಾಯ್ತು ಜಗದೊಳಗೆ (ಕ್ರರುಂ- ೨೩-೨೫) ; 
ಹೊಂದೀಗಿ ಮನಿಯಾಗ ಇರವೂಳ ಆ ರಮಣಿ ಚಂದ ಚಂದ ಪಂತ ನಡೆಸೂಳ 
(ಕೋಳಗೀ- ೨೨). ಹೊ:ದುಗೆ ; ೫. ಅಗಲೆ ಹೆ೧ಂದುಗೆಯಾಗದಿರೆ 
(ಕನುರ. $. ೦೪೩ ರೀಕು). ಹೊದ್ದಿಗೆ ; ೧. ರುದ್ರನ ಕಪಾಲ ತುಂಬಿ 
ಬುದ್ಧಿವಂತರೆಲ್ಲರು ಕಪಾಲದ ಕೂಳನುಂಡು ಬುದ್ಧಿವಂತರಾಗಿರಿ ಎನಗಾ 
ಹೊದ್ದಿಗೆ ಬೇಡ (ಅರಾ ಕ. ೧೪೮-೦೬೬); ಇದ್ದ ನೆಲೆಗಳವಡುವ 
ಭಕ್ತಿಯ ಶ್ರದ್ಧೆ ಯಲಿ ಎತ್ತಾನುಸಾರವ ಹೊದ್ಬಿಗೆಯನಳ್‌ದಲ್‌ದು , , . 
ಅಳವಟ್ಟೊಡುತನೆ ಶುದ್ಧಭಕ್ತಿಯನಆಾವನೈ (ಶ್ರಕುಊೀ. ೦೬-೩೦), ಹಿ. 
“ಉಪಸರ್ಜನಮುಪಾಗ್ರಮೆನೆ ಹೊದ್ದಿ [ಕಾಕಾಂ. ದ್ವು)ಗೆಗೆ ನಾಮಮಕ್ಕುಂ” 
(ನುಂಗಳು- ೧೦೩೩-೨೪). ೫. ಮುದ್ದಿಸಿ ಮುಂಡಾಡುತೊಲೆದರಳೆಲೆಯನು 
ತಿದ್ದುವ ಕೊರಳ ದಂಡೆ ಯನು ಹೊದ್ದಿಗೆ ಮಾಳ್ತನು ಮಾಗಾಯ ಮುಟ್ಟುತ 
ಮುದ್ಧಾಡುತಿರ್ದನಾ ಮಗನ (೪6. ೨೬೨೪). ಹೊದ್ದುಗೆ ; ೧. 
ಕಿಗ್ಗಯ ನೀರು ತಟಾಕಕ್ಕೆ ಹೊದ್ದಿದುದುಂಟೆ ಅಜ್‌ದು ಮಣಅದವಂಗೆ 
ಸಮಯದ ಹೊದ್ದುಗೆ ಏನು (ಕೂಠೃಸೂ. ೨೬೬-೨3). ಓ. ಸಮಾಪದಲ್ಲಿರುವ 
ಪ್ರದೇಶ; ನೆರೆಹೊರೆ: “ಹೊದ್ದುಗೆಯೊಳುಮುವಹ್ಹರವೆಂದೆನಿಸಿರ್ಪುದು ” 
[ ಪೊರ್ದು -- ._ ಗೆ] 

ಬೆರೆ; ಜಗದಬಳಾ 
ಜನಕ್ಕೆ ಮಿಗೆ ವರ್ತಿಪ ಗರ್ಭದ ಚಿಹ್ನಜಾಳದೊಳ್‌ ಬಗೆವಡೆದೊಂದುಮಾ 
ಸಶಿಯ ಭಾಸುರಮಪ್ಪ ಲತಾ:ಗದಲ್ಲಿ ಪೊರ್ದುಗೆವಡೆದಿರದಿಲ್ಲ (ಕರಪು- 
೧೩-೬೬) ; ಪುಂಡವೆಣ್ಗಳೊಳು ಪೊರ್ದುಗೆವಡೆಯದೆ ನಲ್ವೆಂಡಿರೊಡನೆ ಟೆರ 
ಸುವುದು (ಹರಂ: 6-9೬). ವಿ. ಆಶ್ರಯವನ್ನು ಹೊಂದು, ಪಡೆ . 
ಎಮ್ಮಯ ಜನ್ಮಭೂಮಿಯಿಂತಿಲ್ಲಿ ಪೊರ್ದುಗೆವಡೆದು ಬಾಳ್ವೆವೆಂದೆನುತೆ 
[ ಪೊರ್ದುಗೆ 4 ಪಡೆ] 


(ನುಂಗರಾ. ೦೩೮-೩): 


(3ೌಂದಫ್ಟು. ೭-೨೬). 


ಪೊರ್ದುಗೆವೆಜು (ಕ್ರಿ). ಹತ್ತಿರವಾಗು ; ಸಮಿಸಾಪಗತವಾಗು ; ಸನಿಹ 


ದಲ್ಲಿರು : ಕರ್ಣಾಗ್ರದೆೊಳ್‌ , ಪೊರ್ಮಗೆವೆತ್ತಾ ಮುಷ್ಟಿಯುಂ ಮಂಡಳಿಸಿದ 
ಧನುವುಂ ದಿಟ್ಟಿವಾಲೋಕಮಂಂ ನೆಟ್ಟಗೆ ತೋಟಲುತಿರ್ದುವೆಂಬಂತಗಧರನಿಸು 


ತಿರ್ದಂ (87ಎ. 6-8೧). (ಪೊರ್ದುಗೆ + ವೆ್ಲು] 


ಪೊಲ್‌. ಪೊಲಿ, ಹೆಲಿ, (ಕ್ರಿ). -೧. ಹೊಲಿಗೆ ಹಾಕಂ : “ಪೊಲ್‌- 


ಸ್ಯೂತೇ (ಹೊಲಿ)” (ಕನುರಾ) ; ಅಡಿಯೊಳ* ಪಾಸಿದ ಚರ್ಮರತ್ನಪಟಮು 
ತಚ್ಛೆತ್ರರತ್ನಂ ಬೆಡಂಗಿಡಿದೋರಂತಿರೆ ಮುಟ್ಟಿ ಪೊಲ್ಹ ತೆಅದಿಂದಿಂಬಾಗೆ 
ತನ್ಮಧ್ಮದೊಳ್‌ ಸೊಡರಿರ್ಪಂತಿರೆ ಚಕ್ರರತ್ನಮದಲಕೊಳ್‌ ನಿರ್ದಾಧ 
ಮಿರ್ದತ್ತ (ಆರು. ೧೩-೬೦) : ಸೆರೆದೆಗೆಯೆ: ಸೂಜಿಯಿಂ ಪೊಲ್ತಿರ್ದ 
₹ಯ್ಗಳಿಂ (ಕಾದಂಉ. ೨೭೦). ಪೊಲ್ಕಿ : ೧. ಕುಪ್ಪಸದಂತೆ ಬೆನ್ನಂ ಪತ್ತಿ 
ಕೆತ್ತವರ್‌ ಸಿಪ್ಪಿಗನಂತೆ ಪೊಲಿವರ್‌ (ರರ್ತಾಕ್ಮು. ೩-೬೩); ಬಾಯಂ 
ತೆಲ್‌ದಿಕ್ಕಿ ಕಾಯ್ದು ಲೋಹದ ಕೆಜುವೊಂಗಳನಡಸಿ ಪಿಡಿದು ಪೊಲಿವರ್‌ 
ಬಾಯಂ (ಕಾಂೀಕೃ. ೯-೪9). ಹೊಲಿ, : ೧. ದಂಡಿಯೊಳ್‌ ಪ್ರಚ್ಛನ್ನವೇಷದ 


ಪೊಲ 


ಖಂಡಪರಶುವೆನಲ್‌ ಮೆಜ್‌ದು ಕೈಕೊಂಡು ಕೌದಿಗಳಿಂ ಹೊಲಿವ ಕಾಯಕವೆ 
ತನಗಾಗಿ (8ಸತ್ರೆ. 3858) ; ಬಸುಅಲಿ ಹೊಲಿದ ಹೊಲಿಗೆಯ ದಡಿಗ 
ರಕ್ಕಸರಾಯರಿದ್ದುದು ಕೋಟಿಸಂಖೈೆಯಲಿ (ಕೊಳಕಾ- ೩-೬-9): ನೆಲವನ್ನು 
ಮುಗಿಲನ್ನು ಹೆೊಲಿವರುಂಟೆಂದರವ ಹೆೊಲಿವರು ಹೊಲಿವರೆನಬೇಕು 
ಮೂರ್ಬನಲಿ ಕಲಹ ಬೇಡೆಂದ (ತರ್ಶಖು.- ೦೦೩೬): ಹೊಲಿಯುವವನ 
ಬಲಕ್ಕಿರದೇಡ, ಅಳುವವನ ಎಡಕ್ಕಿರಬೇಡ (ಉತ). ೨. ಹೆಣೆ : ಉರುಳು 
ತಲೆ ಕಾಲ್‌ಬೆರಳ ಕೊನೆಯಲಿ ಮರಳಿ ಹೊಲಿದಳು ಜಡೆಯನು (ಕುತ್ರ. 
೩9-09)- [ದೇ.॥ ತಮಿ. ಪೊಭಮ್‌ ಎ ಹೊಲಿಯುವುದು; ಮಲ. ಪೊಲ್ಲು; 
ತುಳು. ಪೊಲ್ಲು. ಪೊಗ್ಗಿಯು ; ಕೊಣೆ. ಪೊಲಿ, ಪೊಲ್ಲ) 
ಪೊಲ, ಹೊಲ (ನಾ). ೧. ಬೆಳೆ ಬೆಳೆಯುವ ಭೂವಿಂ ; ಜವಿಖಾನಂ: 
ಪುಣಿಸೂರ್ಪ್ಪೊಲ ನೆಲ್ಲು ಪಾಣ್ಣಿಯುವಳೆವದು ಸರ್ವಪಶಿತಾರತ್ತೊಟ್ಟೊಪ 
ರ] (ಈ ಠಂ. ೪೪೩೦, ೩೬-೭: 899); ದೇವಮಾತೃಕಮೆನಿಪ್ಪ ಪೊಲಂ ನವಗಂಧ 
ಶಾಳಿಯಂ ಬೆಳೆವುದು (ತಾಕಾ. ೦-೫೪): ಪೊಲಂ ಪಸುರೇಆ್‌ ಕಾಡ ಮಲ್ಲಿಗೆ 
ನನೆಯೇಣ್‌ (8ಗಂ- ಇಇ). ವಿ. ಸ್ಥಳ; ಪ್ರದೇಶ ; ಎಡೆ : ಊರ 
ಪೊಅಪೊಲ(ಲ] ಪೊಲದೊಳ್‌ ಬಟ್ಟೆಯ ಕಣ್ಣೊಳ್‌ ರಾತ್ರಿಪ್ರತಿಮೆ 
ನಿಂದೊರ್‌ (ಕಠ್ಕಾರಾ. ೦೨-೨೨). ೩. ಆಶ್ರಯ; ಆಸರೆ: ಪಸ ಪೊಲನಲ್ಲೂ 
ನಾಲಗೆಗೆ ಪಂದೆತನಂ ಮೊಣಸಿಯಲ್ತು ಕೈಯ ಕೂರಸಿಗೆ (ತಂಳಾರೂ. ೬-೦೦೪) 
“ಆಡುಂಬೊಲ' ಪರಾ. ೪. ಕ್ಷೇತ್ರ : ಜಿನರ ಪದಸೇವೆಯಿಂದಂ : . - 
ಈ ವಿಧವಂ ಜನಿಯಿಸಿದುದೀಗಳಲ್ಲದೊಡನುಪಮಸುರವಿಭವಮೆನಗೆ 
ವಿಷಯಮೊ ಪೊಲನೋ (ಸುಳುರಮೂ'. .€-೨೪). ೫. ವಿಷಯ; ಸಂಗತಿ: 
ಸಕಳವಿದ್ಕಾಧರವ್ವಾಭಸಭಯೊಳಿದು ಪೊಗಬತ್ತಿಗೆಪೊಲನೇ (ತಂಕ್‌ತಾ. 8-33); 
ಏಳಂಗೆ ಪೊಲನಲ್ತೈೆ ಕೃತಿಯೆೊಳಲ್ಲದ ದೋಷಂ (ತೃತ್ತತ್ಛ- ೦-೪9)- ಓ. 
ಗೋಚೆರ; ಕಾಣಿಸಂವಿಕೆ : ದಿಟ್ಟಗೆ ಪೊಲನಾದುದು ಪೊಂಬೆಟ್ಟಿಂ (ತರಾತೂ. 
೪೫); ಅಲೋಚನಗೋಚರೇ ಎ: ಕಣ್ಣೆ ಫೊಲನಲದ್ಧೋತಿಲಾ. 8-೨೪); ತೊಟ್ಟನೆ 
ಕಟ್ಟಿದಿರೊಳ* ಪೊಂಬೆಟ್ಟಂ - *. ಿಟ್ಟಿಗೆ ಪೊಲನಾದುದು (೧ಹ- 
೬-039). ೭೭. ವ್ಯಾಪ್ತಿ ; ಪರಿಮಿತಿ : ನೆಲನಂ ಪೊಟ್ಟಂ ಪೊಲನು 
ಮನಅ*ದು ಬಲಯೊಳ್‌ ಪೊಸತಂ ಪಟಮುಮನಜ್‌ದು ಪರಿಯಿಸಲ್‌ ವೀನೆ 
ಬಲ್ಲಯ" (ಕುಶರಾ. 3-೬ 5)- ಹೊಲ ; ೧. ಸಿರಿಗಾ(0)ವುಂಡನ ಹೊಲ 
ದೊಳಗೊಂದು ತೋಟಕ್ಕ ೦ ಹೊಲಗೇರಿಯ ಪಡುವಣ ಕರುವಗೆಯ್ಕಿಂದಂ 
ತೆಂಕಲುಜುಮತ್ತರು ಕೆಯಿಂಗಮುಜುವಣಮಯ್ದು ಗದ್ಮಾಣಮಂ 
ತಿಜುವರು (೫9೪%. ೫1-1, 30-06: 1005); ಹೊಲದಲ್ಲಿ ಅವಿಲ್ಲ ಮನೆಯಲ್ಲಿ 
ಕಣುಎಲ್ಲ ನೆಲಹಿನ ಮೇಲಣ ಬೆಣ್ಮಯುದು ದಿಟವೋ (ಅತತ. ೦೨೬-೩೬೨): 
ಧರೆ ಬೀಜಂಗ- ನುಂಗೆ ಬೇಲಿ ಗೊಲನೆಲ್ಲಂ ಮೇದೊಡಂ (ಸೋರೇಕ. ೨೪); 
ಕಡಲೆಯು ತನಗೆ ಬೇಕಾದ ಅಂಶಗಳನ್ನು ಮಾತ್ರ ಹೊಲದಿಂದ ಹಿ:ರುತ್ತದೆ 
(8ೀನಾಠ್ಮ. ೨೨೭). ವಿ. ಗಹನದಲ್ಲಿ ಸಿಕ್ಕಿದ ಶಿಶುಎನಂತೆ ಸ್ಥಾನದಬ್ಬ 
ಹೊಲಬುದಪ್ಪದ್ದೇನೆ ಹೊಲದ ಹೊಲಬ ಹೇಳು (ಳೋಂಕಾಂ. ೦೬-೬೦) ; 
ಬರುತಿರ್ದನಪ್ರ ತಿಮಶಿವಭಕ್ತನುರವಣಿಸಿ ಪರದ ಹೊಲನಂ ದಾಂಟಿ 
(996. ಠೇ. 8೪): ರೆ. ನಿವಾಸ: ವಾಸಸ್ಥಾನ: ಸಿಂಹದ ಹೊಲನ 


ಹೊಗುಎಭದಂತೆ ಹೆೊಅಕಾಲ್ಲೊಳುತಲಿರೆ ಕಂಡು (ಳುನ್ಮಾರ್ರೋ 
೦೨-೩೦) ; ಹಾಸ್ಯದ ಹೊಲಂ ವುರುಳಾಟದ ಮಂದಿರಂ 
ಗಣಿಕಾಪ್ರತೋಳಿ ತಾಂ (8ಮ್ಮಳ. ೨-೪೨) ; ಕರಿಎಂಡುಗಳು ಸಿಂಹದ 


ಹೊಲದಲಿ ಬಂದು ನೆಆಕಿ ಮೇವ ಕೊಂಡು ಜಿ:ವಿಪುವೆ (ಕಂನಂ. ೩-೪೭). 
೯. ಕೇವಲ ಮಳೆಯ ನೀರಿನಿಂದ ಬೆಳೆಯಯವ ಭೂಮಿ ; ಖುಷ್ಕಿ: 
ಕೇವಲ ಮಳೆನೀರಿನ ಆಧಾರದಲ್ಲಿ ಆಗಬಹುದಾದ ಬೆಳೆಯಿಡುವಂತಾ 
ಭೂವಿಂಯನ್ನು ಖುಷ್ಕಿ ಅಥವಾ ಹೊಲಬೆಂದು ಹೇಳುವುದು(ಳೂಮಿ9. ೩). 

ಪೊಲವೊಲ (ದ್ವಿರುಕ್ತಿ): ಪಲವಂದದ ಮರ್ದುಗಳಂ ಪೊಲವೊಲದೊಳ 


೫೯೪೮ 


ಪೊಲಂಬಾ 


ಮಅಸಲೇಕೆ (೧ಕುಡ- ೦೧-ಒ)- ಪೊಲವಾಗು - ಆಶ್ರಯವಾಗು: ಪೊಗಟ್ಟು 
ಮಹಾತ್ಮರುಜ್ಜಲಯೆನಿಪ್ಪ ಗುಣಂಗಳನುಜ್ಜ ಸಲಪ್ರ ಸಿದ್ಧಿಗೆ ಪೊಲನಾಗದೆ... 
ಫೊಗಬ್ತಿ ದುಠಾತ್ಮರಂ ಮೊಗದೊಳಿರ್ದುಗುಟಂ ಪೊಣಗಿಕ್ಕಲೂದ ನಾಲಗೆ 
ಯವನೆತ್ತುನಾಲಗೆಯೊಳೋದಿದವಂ ಕೃತಿಯೇ ಕೃಶಾರ್ಥನೇ (ಕಂಂಂರೂ. 
9-೩3)-  ಹೊಲಕಾಹು ಪ್ರದೇಶದಲ್ಲಿ ಓಡಾಡು : ನಾಡೊಳಗೆ 
ತುಜುಹಟ್ಟಿಯಲಿ ಹೊಲನಾಡಿ ಹೆಚ್ಚಿದ. ಗೋಕದಂಬವ ನೋಡುವುದು 
ನೆವ (ಕುಕ್ಮಾ. 0೭-೨0). ಹೊಲಮನೆ ಹೊಲ ಮತ್ತು ಮನೆ; 
ಜವಿಸಾನು ಮತ್ತು ಮನೆ: ಯಾ ಸ್ಮುಮಿಯ ಹೊಲಮನೆಯ 
ಮಾತಯೆತ್ತಿ ಆಡಿದವರು ಜಾತಿವಂತನಲ್ಲ (ಎಳ. ೫0, ಶಿಶೂ. ೬೬-೩; 
178) : ಹೆೊಲಮನೆಯೊಳೊಲವುಗಳ ಕುಣಿಶುಣಿ೪: ಹೂ ಕೊಯ್ದು 
ಬೆಳ್ನಳಿರ ಜಿರಲಿಂದ ಮಂಡಿಯುವಳ್‌ ನೇದು (ಳಾಊೂರ. ೩೩-೩೨). 
ಹೊಲ ಹೂಡು ವ್ಯವಸಾಯ ಮಾಡು ; ಬೇಸಾಯ ಮಾಡು; 
ಅವನು ಹೊಲ ಮಾಡಿಕೊಂಡು ಜೀವನ ನಹೆಸುತ್ತುನೆ (ಕಂ). 
[ಹೇ.॥8 ತಮಿ. ಪುಲ, ಪುಲವು; ಮಲ. ವುಲಮ್‌: ತುಳು. ಪುಲ; ತೆಲು. 
ಪೊಲ ; ಕೋಲಾ. ಪೊಲಮ್‌) 

ಪೊಲಂಗೊಳ್‌ (ಕ್ರಿ). ಎಲ್ಲ ಕಡೆಗೂ ಚೆದರು ; ದಿಕ್ಕುಪಾಲಾಗಂ : 
ನೃಪರಾರುಂ ವೀರಬಲ್ಲಾಳನೊಳದಿರದೆ ಮಾಯಾಂಪರೇ. . -ಪುಲ್ಲೆಎಂಡಂತೆ 
ಪೊಲಂಗೊಂಡೋಡ:ವರಲ್‌ (ಎಳ. ೪, ರೇಲರು. ೦೦೨-೩೪ ; ಸು. 1820 ?)- 

[ ಪೊಲ .- ಕೊಳ್‌) 

೩ ಶಫೊಲಂತಿ " ಪೊಲತಿ” ನೋ. 

ಪೊಲಂಬಿಗ, ಪೊಲಬಿಗ, ಹೆಲಬಿಗ (ನಾ). ೧. ದಾರಿ ತೋರಿಸಾ 
ವವನು; ಮಾರ್ಗದರ್ಶಿ : ಕುರುಡನಪ್ಪ ಪೊಲಂಬಿಗನಂ ನಂಬಿ ಗಟ್ಟ 
ದಿಟ್ಟಿಡೆಯೊಳಿರುಳ್‌ ದೂರದೇಶಕ್ಕೆ ಪಯಣಂಬೋಪೆನೆಂ:ಬಾತನುಂ . . . 
ಬುದ್ಧಿ ವಂತರಲ್ಲರ್‌ (ರರ್ಮಾಕ್ಕು, ೬-೩೩). ೨. ನೆಲೆಯನ್ನು ಅರಿತವನು: 
ಜೋಯೀಸಿಗಂ, ಲೆಕ್ಕಿಗಂ, ಪೊಲಂಬಿಗಂ (ತಶುರ. ೮೪೭ ಶ್ರಯೋ) - ಪೊಲಬಿಗ : 
೧. ವಿವಿನಮಹಿಹಿ ಕಾಲೊಳ್‌ ಕೆರೆದ ಗುಳಿಗಳಿವೆಯೆಂದು ಪೊಲಬಿಗ 
ಪಳಿಂದಾಳಿಗಳ್‌ ತೋಲ್‌ದರ್‌ (ಏಳೋತ್ರ. 0೦೩೪). ಹೊಲಬಿಗ: ೧. ಎಲೆ 
ಉಕಿಲ್ಲದ ಮರದ ಒಂಭತ್ತು ತಲೆಗಳು ನಡೆವುತಿದೆ ಕಲಿಗಳ ಕೈಗಳ ನೋಡಿರೆ 
ಉಳುವಿಗೆ ಹೊಲಬಿಗರಾದವರು ($6೧. 96೩-90೬) : ಶಿವಂ ಕೇಶವ 
ಬ್ರಹ್ಮರುಗಳಂತು ಹೊಸ ಹೊಲಬಿಗರು ರೊವಾಗಿ ಭೂಮಿಯೊಳಗಿಂತು 
ಬಸವೇಶನಾದನು (0850. ೩೩-೬೦); ಹೊಲಬಗರು ಹರಿದರು ಸುರೇಂದ್ರನ 
ದಳದ ವಶಾನ್ಮರು (ಕುನ್ಮಾ9. ೦೨-೦೨). ೨. ಹೊಲೆಯ ಹೊಲಬಿಗ 
ನಾದರೆ ಅವನ ಹೊರೆಯಲಿಪ್ಪುದು ಲೇಸು ಕಂಡಯ್ಕ (0ಸನ. ೦೩೩) ; 
ಆ ಹೊಅಗಣ ಹೊಲಬ ಕಂಡು ಆ ಹೊಲಬಿಗನ ಹೊಲನ ನೋಡಿ 
(ಕೋರಾ. ೦೩೨-೩೦೦) ; ಯೋಗಾವಸ್ಥೆಯಲಿ ಹೊಂದಿ ಚೆನ್ನೆಸೆದು 
ತಾನೆಂಬ ಹೊಲಬಿಗನೆನ್ನದಾವ ಕಳಂಕವಿಲ್ಲದೆ ತನ್ನೊಳದು ತಾನಾಗಿ 
ತಾನಿಪ್ಪಂದಮೋ ಮತ್ತೆ (ರಸಕ. ೩-೬3). ೩. ದಾರಿಗ; ಪ್ರಯಾಣಿಕ: 
ಶಿಲೆ ಹಲವು ತೆಜದಲ್ಲಿ ಹೆಣಲಬಿಗರಿಂಗೆ ಹೊನನ್ನಿಗಿ ಒಲವರವಿಲ್ಲದೆ ಅವರ 
ಭಾವದಲ್ಲಿ ನಿಲ್ಲುವುದು ಶಿಲೆಯೋ ವುನವೋ (ಸರ್ಶವ. ೬೬-೬೩4). 

[ ಪೊಲಂಬು + - ಇಗ] 

ಪೊಲಂಬು, ಪೊಲಬು, ಹೊಲಬು (ನಾ). ೧. ದಾರಿ; ಮಾರ್ಗ: 
ನಿಮಗಾ ಧರ್ಮದ ಪೋದ ಪೊಲಂಬದು ತಾ ನರ್ಮದೆಯಿಂ ಗೆಂಟದೇಕೆ 
ಕೇಳ್ದ ಪೆಯೆಮ್ಮಂ (ಯಕೋತ- ೦-೬೪); ನಿನ್ನ ಚರ್ಮರತ್ನಂ ಪೋದ ಪೊಲಂಬಂ 
ಬಲ್ಲೊಡೆ ಪೇಟಕಹಿಬುದುಂ (ರತಳು- ೪-060 ೪)- ೨. ರೀತಿ; ಬಗೆ: 
ಎಲೆ ನೃಪ ಜೀವತತ್ತ್ವದ ಪೊಲಂಬದು (ಶಾರಫ್ರ. 8-೬4) - ಹಿ. ಸುದ್ದಿ; 


ಲ 


ಸಮಾಚಾರ : ಸಂಗತಿ: ನಾವದಣ ಪೊಲಂಬಂ ಬಲ್ಲುದಿಲ್ಲ ನೀವು ಬಲ್ಲಡೆ 


ಪೊಲಬು 


ಪೇಟ್‌ಂ (ಪ್ರಸ್ತ. ೬-೩0 5). ೪. ಪರಿಚಯ; ಗುರುತಂ: ಜಿನಗಣ 


೫೯೪೧೯ 


ಪೊಲಂಲುದಪ್ಪು 
ಪೂಲಂಬುಗಿಡಿಸು. ಹೊಲಬುಗೆಡಿಸು (ಕ್ರಿ). ೧. ದಾರಿತಪ್ಪಿಸು; ಮಾರ್ಗ 


ದೊಳು ಮುನ್ನ ತನಗೆ ಪೊಲಯುಳ್ಳೆ ಜಿನರ ಕಂಡವರ ಪೂರ್ವವನು ಅನುಜ 
ರಅನಿಯಲೆಂದು ಪೆಸರುಗೊಂಡೆಅಗುತೆ (ಕರಕ. ೬೦೫೩೪). ಪೊಲಬು: ೧. 
ನಡದೆಂ ಭರದಿ: ಪುಷ್ಕರಿಕೆ ಪೇಚ್ಚಿ ಪೊಲಬಿಂಗಾಗಳ್‌ (ರಠಳು. ೦೦-೭೦); 
ಬಲ ಕೇಶವರ ಬೆನ್ನ ತಗುಳ್ಳುಮವರು ಪೋದ ಪೊಲಬಲ್‌ಯದೆ ಮುಂದೆ 
ಪೋಗಿ (590ಕೀಕ- ೩-9೩). ೩. ಜಟಾಯುವಂ ಕಂಡು ಪೊಲಬಂ ಕೇಳ್ದು 
ಸಾಮಿತ್ರಿಸಹಿತ ನಡೆದಂ ಮುಂದೆ ರಘುನಾಥನು (ಶಕೈಮಿರಾ. ೦೪): 
ಸುಲಭಮೆ ಪೊಲಬನೆಲ್ಲ ಪರರಿಂಗರಿಪಲ* (ಕೃವ್ಮಾರೋ, ೨೬೪). ೫. ಮರ್ಮ; 
ರಹಸ್ಯ: ನಿಸಮವಜ್‌ಯದು ಬೊಮ್ಮು ಚಿಂತಿಪ ನಸನಿಲಯ ಪೊಲಬಜ್‌ೌಯ 


(ಕಳರ್ತಾ. ೦-೨೪). ಹೊಲಬು: ೧. ಲಿಂಗದ ಪರಿಪೂರ್ಣವ ಕಾಣದಿಹ 
ಅಂಗಹೀನರಿಗೇಕೆ ವ್ರತಾಚಾರದ ಹೊಲಬು (ತರ್ಶಕ. ೭-೨೮); ಹೋಗು 
ಸರಣಿಯ 


ತಿರ್ದಳು ಹೊಲಬ ಕೇಳುತ (ತ್ರಕುರೀ. ೬-೪೨): ಲಂಕಾಪ್ರರದ 
ಹೊಲಬ ಶೋಟ್‌ಸಿ ಬೀಳುಕೊಂಡನು (ಕೊರ. ೪-00-೨3). ವಿ. ಅಕ್ಕಟು 
ಪುಣ್ಯ ಪಾಪದ ಹೊಲಬನಅನಿಯಿರೇ (ಕಿರುರ, ದೇ. ೦6-೩) ; ಎಲೆ ಮಹಾತ್ಮನೆ 
ನಿನ್ನ ಸೂತ್ರದ ಹೆೊಲಬಿದಲ್ಲದೆ ಸುಮ್ಮನೀ ಪರಿ ಸಿಲುಕಬಲ್ಲುದೆ (ಶ್ರಕುಳೀ. 
90-40) ; ಮಾಯಾವಿದ್ಯದೇಳ್ಗೆಯ ಹೊಲಬ ತೋಜಔ?ದಳಾಳ್ಜನಿಗೆ (ಮೋಡತ. 
98-99)- ೩. ನಳನೃಪತಿಗೆ ಮುನ್ನೆಂ ಕಂಗೆೊಳೆ ಸಾರಥಿಯಾದ ಹೊಲಬನಣ್‌ವೆಂ 
(ಕಳಶಂ. ೬೩೭೦) ; ಸತ್ತವರ ಕಥೆಯಲ್ಲ ಜನನದ ಕುತ್ತದಲಿ ಕುದಿಕುದಿದು 
ಕರ್ಮದ ಕತ್ತಲೆಗೆ ಸಿಲ್ಕುವರ ಸೀಮೆಯ ಹೊಲಬು [ಕಾಣಂ. ಮಾತು]ತಾನಲ್ಲ 
(ಶ್ರಕುಳೀ. ೦-೦೩): ತರುಣಿ ನೀನ್‌ ದುದಿಲ್ಲವೆ ನಮ್ಮ: ಪಾದರೆಕ್ಷೆಯ ಹೋದ 
ಹೊಲಬನು (ಸನ್ಮುಳೌ. ೪-೩8). ೪. ತರಣಿಲುಲ ಪೊರೆಯೋ ಎನುತ್ತಿರೆ 
ಹಿರಿದು ಶಂಕಿಸಿ ಕೇಳಿದರು ಹೊಲಬುಂಟಿ ನಿನಗೆಂದು (9ೌ803.09-9೭); ನೆಲನಾವು 
ದಾಗಸವಾವುದೆಣ್ಣೆ ಸೆಗಳ ಹೊಲಬಾವುದೆಂದು ತಶೋಟ್‌ಸದೆ . . . ಬಾಣಂಬ್ಬಿ 
ಬಲಗೂಡಿ ಹರಿಯ ನುಂಗಿದುವು (ಕೋಹಕ- ೪೦-೩೬); ನಾಲ್ಕುಮಂದಿ 
ಗೆಳೆಯರಾದ ಮಂತ್ರಿಗಳು ಅವನಂತರಂಗವೇ ಆಗಿದ್ದರೆನ್ನಬಹ:ದು. ಅವರ 
ಯೋಗ್ಯತೆಯನ್ನರಿತಲ್ಲಿ ಅರಸನ ಅಂತರಂಗದಾಳಿಕೆಯ ಹೊಲಬು ವಾಚೇರಿ 
ಗಾಗಬಹುದು (ಕಾಕೋ೩- ೩೬೬): ೫. ಅಂಗದೊಳಗೆ ಬೆರಸಪ್ಪ ಲಿಂಗದ 
ಹೊಲಬನಾರೂ ಅಅಿಯರು (6. ೨೨-೩೯): ಎಲೆ ಕಿತವ ಚರ್ಮರತ್ಮವ 
ನೊಲವಿಂದಂ ಕಾಮವ.ಂಜರಿಗೆ ಕೊಟ್ಟೆನ್ನೊಳ* ಹೊಲಬಂ ಪೇಬದೆ ನೀಂ 
ಸಂ£ಲೆಯೊಳ* ಬೀಬಲೈ ಬಿಡುವೆನೆ (ತಳು. 6-300); ನೀನಶ್ವಲಕ್ಷಣದ 
ಹೊಲಬ ಬಲ್ಲ್ಲೈ (ಕೊರರಾ. ೩-೨-೨೦); ಮಾವನ ಮಾತಿನ ಹೊಲಬು 
ಬುಬಣ್ಣನಿಗೆ ಹೊಳೆಯಿತು 9ಕೋಳ- ೨೬). ೬. “ ಸರಹದ್ದು ” 
(35ಕಾ. ಇಪುಂಂ- ೨): ವೀರಮೆಬಕೆರಿಪರದ ಹೊಲಮೇರೆಯಿಂದಾ 
ಹಾಯ: ಕಲ್ಲು ಹೊಲಬಿನಲಂ (ಎಳ: ೩1. ಕಕ್ರದೂ. ೬೦-೩ ; ಕು- 1800 7), . ಈ 
ದಳವಾಯಿ» ಮಂದ್ಮಣ್ಣನು ಬಿದರಕೆರೇ ಹೊಲಬಿನಲ್ಲಿ ಸಂತೇಮುದ್ಧಾಪುರದ 
ಗ್ರ್ರಾಮವನ್ನೂ ಅಲ್ಲಿ ಆ ಹನುಮಂತರಾಯನ ದೇವಸ್ಥಾನ, ಕೆರೆಗಳನ್ನೂ 

. ಸ್ಥಾಪನೆ ಮಾಡಿದನು (ತಿಶ್ರಶಾ, «8)- 

ಪೆ ;ಲಬಾಗು -೧. ದಾರಿಯಾಗು: ದಿಕ್ಕುತೋರು : ಆ ಅರುಣನ ನೆಲೆ 
ಒಂದೆ ಹಲವು ಜಗಕ್ಕೆ ಹೊಲಬಾದಂತೆ ಸ್ವಲಜ್ನ್ಞ ನಾದೆಯಲ್ಲಾ ಸ್ಥಲದ ನೆಲೆ 
ಒಂದೆ೨ದಜ್‌ತಲ್ಲಿ ಏಕಸ್ಮಲಮೂರ್ತಿ ನೀನೆ (ರೋಮಾ. ೨೦೦-೭೪೩) 
೨. (ಪರಿಸ್ಥಿತಿಯ) ಅರಿವಾಗು; ಪರಿಚಯವಾಗು: ಚೀನದಲ್ಲಿ ಆರಿಸಿದ 
೧೬೮ ಸ್ಥಳಗಳ ಜನರಿಗೆ ತಲಾ ಒಂದರ ೧,೪೦೦ ಕಿಲೋಗ್ರಾಂ ಉತ್ಪನ್ನ 
ವನ್ನು ಉತ್ತರಅಮೇರಿಕದ ೨೦,೦೦೦ ಕಿಲೋಗ್ರಾಂ ಉತ್ಪನ್ನದೊಡನೆ 
ಹೋಲಿಸಿದರೆ ಏಶಿಯದ ಜೀವನದ ಮಟ್ಟದ ಹೀನಸ್ಥಿತಿಯ ಹೊಲಬಾಗು 
ವುದಿಲ್ಲವೆ? (2ಶಿಸಂ. ೩೩)- 

(ದೇ. ॥ ತುಳು. ಪೊಲಬು, ಪುಲಬು, ಪುಲಮೆೈ, ತೆಲು. ಪೊಲುಪು) 


20 


25 


46 


ತಪ್ಪಿಸು ; ತೇಜಿಗಳ ಕಾಲ ದೂಳಿ ನೆಗೆದು ಕೊಳಂಗುಳದೊಳ್‌ ಪಸರಿಸಿ 
ಬೀರರನಅಸುವಚ್ಚರಸಿಯರಂ ಪೊಲಂಬುಗಿಡಿಸೆಯುಂ (ಕಣ್ಠಳಾ- ೨66)- 
ಹೊಲಬುಗೆಡಿಸು; ೧. ನಿನ್ನಾಳ್ಮನನು ಹೊಲಬುಗೆಡಿಸಿ. . .ಎಳೆದೊಯ್ವೆ ನು 
(ಶ್ರಿ ಪುಸಾಂ. ೨೦-೨೩೩); ಹೆಬ್ಬಲ ಸಘಾಢಡದಲೌ6 ಕರ್ಣನ ಹೊಲಬುಗೆಡಿಸಿದು 
ದಂಬುಗಳ ಸಾರಾಯ ಸೋನೆಯಲಿ (ಳುಠ್ಮಾಳ. ೦೦-೨೦; ನಾನವನ 
ಹೊಲಬುಗೆಡಸಿ ಹೋರಿ ಹೊಳವಡಿಸುವೆನು (ರಾಮಂ. ೪-೩೪) 
೨. ದಿಗೃ ಮೆಯುಂಟೂಮಾಡು; ಗೊಂದಲಗೊಳಿಸು: ಚುತುರ್ಬಲವ 
ಸವ್‌ . . . ಹೊಲಬುಗೆಡಿಸಿ ಮಹೀಪತಿಯ ಪಡಿಮಂಖಕೆ ಮಾಲಿ೫05 
(ಕುಪ್ಮಾಕ. ೩-8೭) . [ಪೊಲಂಬುಗಿಡು (ಎ ಪೊಲಂಬುಗೆಡು) 4 - ಇಸು) 


ಪೊಲಂಬುಗಿಡು " ಪೊಲಂಬಂಗೆಡು' ನೋ. 
ಪೊಲಂಬುಗೆಡು, ಪೊಲಂಬುಗಿಡು. ಪೊಲಬುಗೆಡು, 


ಹೊಲಬುಕೆಡು, 
ಹೊಲಬುಗಿಡು, ಹೊಲಬುಗೆಡು (ಕಿ ))- ೧. ದಾರಿ ತಪ್ಪಿಸಿಕೊಳ್ಳು; 
ಮಾರ್ಗ ಕಾಣದಾಗಂ ; ಒಂದೊಟ್ಟಿ ಪೊಲಂಬುಗೆಟ್ಟು ಬಂದಾಡು 
ತ್ತಿರ್ದುದಂ. . . ಕಂಡು (ಶುಕತಃಂ. 090-6); ಕಾಂತಾರದೊಳ್‌ ಪೊಲಂಬು 
[ಕಾಕಾಂ. ಪೊಲ, ಪೊಲೆ])ಗೆಟ್ಟು ಸೇದೆವಟ್ಟು (ಜೀಕತಂ. ೭೯-೦೬) ; 
ಸಂಸರಣಕಾನನದಲ್ಲಿ ಪೊಲಂಬುಗೆಟ್ಟೆ (ಚಾರತ್ರ. 4-089); ಪಿರಿದಜಾ ನಾಟವಿ 
ಯೊಳ್‌ ಮರುಳಾಗಿ ಪೊಲಂಬುಗೆಟ್ಟು ತಿರುಗುವ ನಮುಗಾದರದಿಂ 'ಪಥಮಂ 
ತೋಲ" ಭರದಿಂ ಬಂದೈ (ರರ್ಕತ. 00-92). ವಿ. ದಿಗ್ಭ್ರಮೆಯಾಗು ; 
ಏನೂ ತೋಚದಂತಾಗು : ರಾಜವೀಧಿಯೊಳ್‌ ಸುಳಿವ ಜವ್ವನಿಗರಂ 
ಕಂಡು ಪೊಲಂಬುಗೆಟ್ಟು ಪಲ್ಲೆಯಂತೆ ದೆಸೆದೆಸೆಗೆ ಬೆರ್ಚುವ (೧೦೪. 
೨-೦೦೩ ವ). ಪೊಲಂಬುಗಿಡು : ೨. "ಪೊಲಂಬುಗಿಡಿಸು' ಪರಾ. 
ಪೊಲಬುಗೆಡು : ೧. ನೆಲನಾಗಸಮಾವುದೆಂಬುದನಅ್‌ಯದೆ ಪೊಲಬು 
ಗೆಟ್ಟನು (ಅಕ. ೬-೦0). ಹೊಲಬುಕೆಡು : ೧. ಮಾಯವಪಾಶದಿ 
ಸಿಕ್ಕಿ ಕಡುನೊಂದೆ ಹೊಲಬುಕೆಟ್ಟೆನು ಜಗದೊಳಗೆ (ರೇಶೀಮ, ೦-೦೦). 
ಹೊಲಬುಗಿಡು: ೨. “ಹೊಲಬುಗಿಡು (ಹೊಲಬು 4 ಕಿಡು)-ದಿಗ ಗೈ) ಮಣೇ” 
(ಕಕುರಾ); ಜಠರದೊಳಿಳಿದು ತದ್ಭ_)ಹ್ಮುಂಡಶತದೊಳು ಹೊಲಬುಗಿಡೆ 
(ಕುರ್ಮಾ ಉ. ೬೨3. ೦೦-೦). ಹೊಲಬುಗೆಡು : ೧. ಹೊಲಬುಗೆಟ್ಟೆನು 
ಬಟ್ಟೆಯ ತೋಜಯ್ಯ್ಯಾ (ಐನ. ೩೩); ಅಡವಿಯೊಳು ಹೊಲಬುಗೆಟ್ಟನೋ 
(ಕಳಾ. ೦೨-೭೩) ; ಕಾನನದ ಕಾಡಾನೆಗಳವೊಲು ಪಥದನುವ ಕಾಣದೆ 
ಹೊಲಬುಗೆಟ್ಟವು (ಕೊರರಾ. ೬-೨೩-೩೫): ೨. ನೆನೆವ ಮನಂ ಹೊಲಬು 
ಗೆಟ್ಟಪದು (ಕಂ06. ೦೪ 3)- [ವೊಲಂಬು--ಕೆಡ್ಕು) 


ಪೊಲಂಬುದಪ್ಪು. ಹೊಲಬುತಪ್ಪು. ಹೊಲಬುದಪ್ಪು (ಕ್ರಿ). ೧. ದಾರಿ 


ತಪ್ಪು; ಮಾರ್ಗ ಕಾಣಿಸದಂತಾಗಂ : ರವಿರಥವ ಕುದುರೆಯೊಳೊಂದು 
ಪೊಲಂಬುದಪ್ಪಿ ನೆಲಕ್ಕಿಟ್‌ದುದೆಂಬಂತೆ ಚೆಲ್ವನಪ್ಪ ವಾಜಿಯ ರೂಪನಳವಡಿಸಿ 
(ಪುಕ್ಕಾಸ್ತ್ರ. ೩-೬೨ ವ) ; ಪೊಲಂಬುದಪ್ಪಿದ ಮಣ*ಯಂ ನೆನೆದು ... 
ಪಾಯ್ದು ಗುತರ್ಪ ವನಮಹಿಷಿಗಳ ಪಾಲ ಧಾರೆಯಂ ಮಿಕ್ಕು ನಲ್ಕತೊಡ 
ವರ್ಪ ಕಾನನಬಡಾಲಂಗಳಿಂ . . . ವಿಜೃಂಭಿಸಿ (08೫. ೩-೩8 5)- ೨. ರೀತಿ 
ತಪ್ಪು; ಕ್ರವಂ ತಪ್ಪು : ಪೊಲಂಬುದಪ್ಪಿ ಕೋಟಲೆಗೊಳಗಪ್ಪ ಪಾಟ್ಮನದ 
ಮಾನಸರಂ ಸುಡು ಸಂದ ಗೊಡ್ಡರಂ (ಕಂಠ್ರಶ್ರ. 6-50). ಹೊಲಬುತಪ್ಪು: 
೧. ಸಂಸಾರವೆಂಬ ಘೋರಾರಣ್ಕದಲ್ಲಿ ಹೊಲಬುತಪ್ಪಿ ಬಳಲುತ್ತಿಹೆ 
(ಕರ.93). ೩. ದಿಗ್ಫು ,ಂತವಾಗು ; ದಿಕ್ಕುತೋಚದಂತಾಗು ; 
ಪದವಿಯ ಫಲವ ಕಾಣದೆ ಹೊಲಬುತಪ್ಪಿದೆನು (ಹಂತಾ - ೩೯).- ಹೊಲಬು 
ದಷ್ಟು: ೧. ಗಹನದಲ್ಲಿ ಸಿಕ್ಕಿದ ಶಿಶುವಿನುತೆ ಸ್ಮಾನದಪ್ಪಿ ಹೊಲಬುದಪ್ಪ 
ದ್ದೇನೆ (ಕೋ ೦020- ೧೩-೬೦) ; ಹೊಲಬುದಬ್ಬದ ಹುಲ್ಲೆ ಬೇಡನ ಬಲೆಗೆ 
ಬಿದ್ದಂತಾದೆನೈ (ಕುಠ್ಮಾಸ- ೧೩-೦೨೩) : ನಿಜವಿರಕ್ತಿಯ ಹೊಲಬುದಪ್ಪದೆ 


ಪೊಲಂಬುದೋಕು 


* * .ಅರ್ಶಿಯಿಂದಾಚರಿಸುವರಯ್ಯ ನಿಮ್ಮ ಶರಣರು (ಶಕರ. ೩೦-೩೪) 
೨. ಒಂದು ದ್ವಾರದಲ್ಲಿ ಬಂದ ಆತ್ಮಂಗೆ ಹಲವು ದ್ವಾರ ಉಂಟೆಂದು 
ಹೊಲಬುದಪ್ಪಿ ನುಡಿವವರ ನೋಡಾ (ಕೋ9ವ2. 0-0) . ೩: ಹೊಲಬು 
ದಪ್ಪಿದ ಮನದ ಸತಿಯರು ಸುಳಿಯೆ ನಳನೃಪ ಬಂದನಿದೆಯೆಖದೆನುತ 
ಕಳವಳಿಸಿ ನಿಲುಕಿ ನೋಡುವಳು (ತಳತ- «-೨)- ೪. ಮಾರ್ಗವು ಕಠಿಣ 
ವುಗು : ಗಹನವಾಗು ; ಅಗಮ್ಮವಾಗು ; ಹೊಲಮೇರೆಯಿಂ ಮೇರೆ 
ಹೊಲಬುದಪ್ಪಿದ ನಾದಕಳೆಗಳ ಮಾಲ್‌ರ್ದ ತುರ್ಯಂಗಳ ಗುರುವಿನ 
ಕರುಣದ ಅನಿಮಿಷದ ಮನೆಯಲ್ಲಿ ಹೊಲಬುದಪ್ಪಿದ ಕಂಡೆ ಮಧ್ಯಮ 
ವನು (೧ದ್ಮಕ- ಕೆ: ೩೪೦-೦೦೦೨). [ಪೊಲಂಬು + ತಪ್ಪು) 

ಪೊಲಂಬುದೋಹಜಿು (ಕ್ರಿ). ಮಾರ್ಗ ಕಾಣು; ಸುಳಿವು ತೋರು: 
ನಂಬಿರೀ ತತ್ತ್ವವ ವುತದೊಳಾಚರಿಸಿ ಪೊಲಂಬುದೋಜುವುದಾತ್ಮಸಿದ್ಧಿ 
(ರಕ. ೩೪-೪).- [ಪೊಲಂಬು -- ತೋಯು] 

ಪೊಲಂಬೊಗು (ಕ್ರಿ)- ಕ್ಷೇತ್ರವನ್ನು ಪ್ರವೇಶಿಸು: ಭೇದವಬ್ಬದೆ ತಾನೆ 
ಯಪ್ಪಂತೆ ಸವಿಕಾರ್ಯವಾದ ವಿದ್ಮೆಯ ಪೊಲಂಬೊಗಲು ತತ್ಕ್ಮಣೆಕಂಗಳೂದೆ 
ವಂತಾತ್ಮಚೈ ತನ್ಮದ ಪ್ರತಿಫಲದ ರೂಪವಹ ವಿದ್ಕಂಗಳಾ (ನೀಕೈಪು.೩-9-೨೬)- 

[ಪೊಲ + ಪೊಗು] 

ಪೊಲಕೇಶಿ "ಪುಲಿಕೇಶಿ' ನೋ. 

ಪೊಲಗ, ಪೊಲೆಗ (ನಾ). ಒಬ್ಬಾತನ ಹೆಸರು: ಬನವಾಸಿನಾಡಂ ಛಲ 
ದಂಕರಾಮ ಸಾನ್ತರನಾಳೆ ರಟ್ಟಪಳ್ಳಿಯ ಪೊಲಗನು (ಎಳ. ೪, ಹೊನ್ನಾಳಿ. 
೨೯-೩ ; 934) - ಪೊಲೆಗ : ಪಿರಿಯಮಾಗುಣ್ಣೆಯ ಪೊಲೆಗ ಊರ್ಗ್ಲಾ 
ಮುಣ್ಣುಗೆಯ್ಕುತ್ತಿರೆ (ಎಳ. ೪118, ಸೊರವಿ. ೪04-0೬; 986) ; ಎಅಕನ ವರ 
ಪುತ್ರಂ ಪೊಲೆಗನೀ ಮಹೀಮಣ್ನ್ಣಳದೊಳ್‌ ಸ್ಥಿರಮಾಗಿರೆ (ಸೌಂಇ. X1-1, 
48 3೬; 1079). [?) 

ಪೊಲಗಾ (ಕ್ರಿ). ಹೊಲದ ಬೆಳೆಯನ್ನು ಕುಯು, _ ರಕ್ಷಿಸು: ಪೊಲ 
ಗಾವ ಪಾಮರಿಯರೋಳಿಗಳ ಮೈಗಂಪ » * ಸುಳಿವ ತಂಗಾಳಿಗಳ 
ಕಡುಗಂಪ ಸೇವಿಸುತೆ ಪಧಿಕರಾಸರ್ಗಳಿವರಾ ನಾಡೊಳು (ಕೈಲಿಕಾ: ೩-೪). 


[ಪೊಲ + ಕ್ಯಾ) 
ಪೊಲಗಾಪು (ನಾ). ಪ್ರದೇಶದ ರಕ್ಷಣೆ:-ಕುವಲು ; ಆ ಬಿ`ಡಿನ ಪೊಲ 
1ಇಪಿನವರ* ಕಾಣುತೆ ಪಲರುಂ ಪರಿತಂದು (ಕವ. 36-4”): 
[ಪೊಲ + ಕಾವು] 


ಪೊಲಗಾಹಿ, ಹೊಲಗಾಹಿ (ನಾ). ಹೊಲದ ಬೆಳೆಯನ್ನು ರಕ್ಷಿಸುವ 

ವ್ಯಕ್ತಿ : 'ಪೊಲಗಾಹಿಯಬ್ಬರಿಸಿ ದಿಕ್ಕುದಿಕ :ಬೊಕ್ಕು ತಾನೆಳ್ಪು ತಿರಲಿರದೆ 
. ಪೆರತೊಂದೆಡೆಗೆ ಪಾರಿ ಮಂಡಿಸುತೆ (ಕತ್ರಾಂಗ. 

ಹೊಲಗಾಹಿ : ಹೊಲಗಹಿಗಳ್ಳೆಲ್ಲ ಗುಡಿಸಲುಗಳಲ್ಲಿ _ 
ದ್ದಾರೆ (6೪ನು. ೨೩೪): (ಪೊಲ4ಕಾಹಿ)] 

ಪೊಲಗಿಡಿಸು "ಪೊಲಗೆಡಿಸು' ನೋ. 

ಪೊಲಗಿಡು `ಪೊಲಗೆಡಂ' ನೋ. 

ಪೊಲಗೆಡಿಸು, ಪೊಲಗಿಡಿಸು (ಕ್ರಿ). ೧. ದಿಕ್ಕು ತಪ್ಪಿಸು; ದಿಗ್ಭ್ರಮೆ 
ಯುಂಟ:ಮಾಡು : ಪಚ್ಚೆಯ ಕಂಬಂಗಳ ಬೆಳಗುಂ ಪೊಲಗೆಡಿಸಿದತ್ತು 
ಸುರರೀಕ್ಷಣಮುು (ಶಾರಫಿ. 6-18): ಪೊಲಗಿಡಿಸು; ೧. ನೀನಂತು 
ಪಲವೋದನೋದಿ ಎನ್ನಂ ಪೊಲಗಿ[ಕಾಕಾಂ. ಗೆ)ಡಿಸದೆ ಉಳ್ಳುದನುಳ್ಳಂತೆ 
ವೇಲು  (ಶಂಕತಂ: ೦೩೯೯). ೨. ರೀಶಿಗೆಡಿಸಂ; ಕೃಮತಪ್ಪಿಸಂ: 
ನೆಲಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಸತತಮೆಂದೆ ಪಟಗನ್ನಡಮಂ ಪೊಲ(ಗಿ) 
[ರಾಕಾಂ- ಗೆ)ಡಿಸಿ ನುಡಿವರಾಗಮಬಲಹೀನರ್‌ (ಳರಿರಾ- 
ಪೇಜವಿಶಿಯೆಂಬ ವಿಧಿಗಳೊಳ' ಬಂದು ನೆಲೆಗಿಡಿಸಲುಂ ಪೊಲಗಿಡಿಸಲುಂ 

[ಪೊಲ 4 ಕೆಡಿಸ್ಕು) 


8೫೩-೦೪೪6). 
* * ಸೇರಿಕೊಂಡಿ 


೦-೪6) ; 


ಬಲ್ಲೆಂ (ಊಂತಿಫು. ೩-೨೩ ವ). 


೫೯೫೦ 


ಕತ 
ಛಾ 


26 


ಪೊಲದಿಗಣ್ಣು 


ಣ 


ಪೊಲಗೆಡು. ಪೊಲಗಿಡು, ಹೊಲಗೆಡು (ಕ್ರಿ). ೧. ದಾರಿ ತಪ್ಪು; 
ಮಾರ್ಗ ತಿಳಿಯದಂತಾಗು : ಅವಧಿವಿಬೋಧದೆ ಬರೆ ಮನಕ್ಕೆ ಬಗೆಯೊಳ್‌ 
ಕಂಡಂ ದಿವಿಜಪತಿ ತನ್ನ ಮುನ್ನಿನ ಭವಮಂ ಪೊಲಗೆಟ್ಟ ಬಟ್ಟೆಗಾಣ್ಬ ತಾ 
ಗಳ್‌ (ಉಂತಿತ್ರು. ೩-೦೪); ಇರುಳ್‌ ನಡೆವಂ ಪೊಲಗೆಟ್ಟಲ್ಲಿಯೆ ನೇಸಆಸೊಗೆವ 
ವೊಲ್‌ (ಶಂಠ್ರ ಶು. ೪-೬9); ಪಟುವಿನೊಳ್‌ ಪೊಲಗೆಟ್ಟು ತೊಲಲುತ್ತುಂ 
ಬಂದು ನಿಮ್ಮಂ ಕಂಡೆಂ (ಕೀನಸಂ- ೦೭೭-೨೧)- ೨. ಭ್ರಾಂತಿಗೊಳ್ಳು; 
ದಿಗ್ಭ ೨ಮೆಯನ್ನು ಹೊಂದು; ದಿಕ್ಕಿ ತೋಚದಂತಾಗು : ಶಿಶುಶ್ರೇಣಿ 
ಗಳ್‌ ಪಿಡಿಮುರ್ಕಿಂ ಮೊಲಗೆಟ್ಟು ಪೊಕ್ಕು ಮ ಿಗಶಾಬಃನೀಕವೂಂ ಕೆಂಡು 
(ಅರ್ಥನೇ. 4-80); ಬಳಕೊೋಳ:ಹಳದಿಂ ವಿಯಚ್ಚರಗಣಂ ಶೇಷಂ ದಿಶಾ 
ಪಾಲಕರ" ಪೊಲಗೆಟೆ ಸ್ಟೀಡೆ (8ಗಂ- ೭-೪0). ಶೊಲಗಿಡು: ೨. ನೆೇಆನೀತಂಗೀ 
ಯೆಡೆಯೆಂದು ತೋಆ: ಕುಡೆ ಪೊಲಗಿಡದಟ್‌ದಂ ಪರಮವಪಂಡಿತಂ 
ಪವನಸುತಂ (ಗರಾಯು. 6-೩8): ಕಾದಲನೆಡೆಗೆಯ್ದಿ ಬರ್ಪ ಖಚರೀನಿಚಯ 
ಕದಿರ್ವೋಗಿ ದಿಟ್ಟಿಗಳ್‌ ವೊಲಗಡೆ ಚಿತ್ತದುಜ್ಜುಗಮುಮಂ ಮಂಕ 
ದಿರ್ದವೊಲಿರ್ದ ನಲ್ಲಳಂ ನೆರಪತಿ ಭಾವಿಸಿ (ವರ೯ಘಿ. 9-೭೬): 
ಸವನಕ್ಷೀರಂ - . . ಪರಿದುದು ದಿವಿಜರ್‌ ಮೇರುಮಹೀಧರಮುಲ್ಲದು ತಾರ 
ಮಹೀಧರಮಿದೆಂದು ಪೊಲಗಿಡುವಿನೆಗಂ (ಕಠಂತ್ರ- 3-೬೬): ಹೊಲಗೆಡು: 
೧. ಮುನಿಗಳೊಳಅಸಿದರು. ಮಾಮಸಕದಿಂ.ಪುರಜನಂ ಭೂಪನಂ ಹೊಲ: 
ಗೆಟ್ಟ ಕಜು ತಾಯನೆಜಸುಮತೆ (ಹಕಳಾ- ೮-೬೦): ಕೆಬ್ಬೆನಿನ್ನೇವೆನೆನ್ನಣುಗ 
ನಡವಿಯೊಳು ಹೊಲಗೆಟ್ಟನೋ (ಸಿರ್ದರಾ,. ೨-೪೫). [ಮೊಲ + ಕೆಡು; 

ಪೊಲಗೆಅಕೆ (ನಂ)- ಹೊಲಸು ತುಂಬಿ ಕೆರೆ: ಪಾಪದ ಪುಂಜಂ ತೋಯಿಲ 
ಕುಟ೨ ಪೊಲಗೆಆಕೆಯೆಂದಾಯತಿಯಂ 'ಬಗೆವರುಟಿಿವರಾ ಸೂಳೆಯರಂ 
(ಶಸಾರ. ೨೯೯)- [ವ ಪೊಲೆ + ಕೆಲಿ) 

ಹೊಲಗೇರಿ "ಪೊಖೆಗೇರಿ' ನೋ. 

ಪೊಲತಪ್ಪೆ (ಕ್ರಿ) - ದಾರಿ ಸಿಕ್ಕದಾಗು; ಹಾದಿ ತಪ್ಪು : ವೊಲಶಪ್ಪಿದ ಹುಲ್ಲೆ 
ಯಂತಾ ಸಖಿಯರು ಪಲುಬಿ ಪಂಬಲಿಸಿ (6088. ೯-6೨)- 

[ಪೊಲ + ತಪ್ಪು] 

ಪೊಲತಿ, ಪೊಲಂತಿ. ಹೊಲತಿ (ನಾ). ೧. ಹೊಲೆಯರ ಹೆಣು : ನೀಳ 
ನೆಂಬ ಮಾದೆಗಂಗ ಕೇಶಿಯೆಂಬ ಮಾದೆಗಿಗಂ ಮಗಳ್‌ . . ' ಪೂಲತಿ 
ಯಾಗಿ ಪುಟ್ಟಿ (ವಕ್ಕಾಣ. 6-೬): ಬಿಡುವಂತುಟದೊಂದವಳ್ಲೆ ಪೇಟ 
ದೊರಕೊಳಲಾರ್ಕುಮೇಂ ಪೊಲತಿಗೆ (ಕಾರಂಉ. ೭೪೭); ಪೊಲಶಿಯುಣಲಿಕೆ 
ಶುನಕನ ಕಳೆವರಮಂ ಪೊಕ್ಕು ಪೇಸದುಂಡಾ ಎಖನಿ ನಿರ್ಮಳನಾಗಿ ಮುಕಿ 
ರಮೆಖೆೊಳ್ನಲಿದಂ (ಸರುಶ- ೦೦-೦೦೯): ಗಿಪೊಲಂತಿ: ೧. ಪೊಲಂತಿಯರೊಳೀ 
ಜನಮೋಹನಮಪ್ತ ರೂಪು ತಾಂ ನೆಲಸುಗುಮೇ (ವ.ಹಾವೇ.- 
6-«0)- ಹೊಲತಿ: ೧. ಬಡ ಹೊಲತಿ ಮೈಗೆಟ್ಟವಳು ನೀನು . . . ಬಾರ 
ದಿರತ್ತ ನಿಲ್ಲು (2ಸಫು. ೩೭-೩೭); ಹೊಲಗೇರಿಲಿ ಹೊಲೆಯ ಹೊಲತಿಲ್ಲ 
(ಫುರಂದ. ೧-೦೦೭ ಅನುಶಲ್ಲಏ). ಪವಿ.” ಹೊಲೆಯುಳ್ಳವಳು. ರಜಸ್ವ ಜಿಯಾ 
ದವಳು” (೨ನ. ಕೋಕ): ಹೊಲತಿ ಶುದ್ಧನೀರ ಮಿ:ದಂತಾಯಿತ್ತಯ್ಯಾ 
(ವಿನ. ೬೨೪); ಹೊಲತಿ ತನ್ನ ಹೊಲೆಯ ಮಜ್‌ದು ಶುದ್ಧನೀರ ಮಿಂದೆನೆ:ದು 
ಕೆಲವರ ಮುಟ್ಟುವಂತೆ... ತ್ರಿಕರಣಶುದ್ಧ ವಿಲ್ಲದ ಪೂಜೆ (ಮೋಳಿವಾ, 
&೯€-೦೬೩೨). [ಆ ಪೊಲೆ ... - ತಿಃ (ಆ ಇತ್ತಿ). /ತವಿ. ಪುಲೈತ್ತಿ; 
ಕೊಡ. ಪೊಲತಿ] 

ಪೊಲದಿ (ನಾ). 
[೫॥ಕಾಂ. ಹೊೌಲೆಯನೆಂ]ದಕ್ಕು” (ಕಲ್ಮಳ್ಳಿ. 6೩): 

[ದೇ. ॥ ಮಲ. ಪುಲಯಾಟಿ] 


ಕಾಮುಕ; ವ್ಯಭಿಚಾರಿ : “ಸತೆಗನುಂ ಪೊಲದಿಯೆಂ 
“ಮೊಲದಿಯೆನೆ ಸಿತಗ ? 
(ಮಂ: 26). 


“5 | ಪೊಲದಿಗಣ್ಣು (ನಾ). ಕಾಮುಕ ಕಣ್ಣು: ವಿಟದೃಪ್ಪಿ : ನಿನಗೆ ಪೊಲದಿ 


ಗಣ್ಣು ಕೊಟ್ಟಾಗ, ನಿನ್ನ ಅದ್ಭುತ ರೂಪ ಸೌನ್ನರ್ಯಗಳ ಕಿರುಜನ್ವನದ 


ಪೊಲಬಗ ೫೯೫೧ ಪೊಲಸ್ಕ್ಮು 


ಅಂಗೋಪಾಂಗಪ್ರದರೈನಗಳ ಹಾವಭಾವವಿಲಾಸವಿಭ್ರಮಗಳ ಪ್ರಯೋಗ 
ದಿಂದ ಬಗೆಗಲಂಕಿ ಅವನನ್ನು ಮುಂದಲೆವಿಡಿಯದೆ (ಮಂತ್ರತ. ೩೮-೧೦)- 
[ಪೊಲದಿ -- ಕಣ್ಣು («ಎ ಕಣ") 

ಪೊಲಬಿಗ 'ಪೊಲಂಬಿಗ' ನೋ. 

ಪೊಲಬು 'ಪೊಲಂಬು' ನೋ: 

ಪೊಲಬುಗೆಡು "ಪೊಲಂಬುಗೆಡು' ನೋ. 

ಪೊಲಮಚ್ಚು `ಪೊಲಮೆಚ್ಚು' ನೋ. 

ಪೊಲಮೆಚ್ಚು. ಪೊಲವಂಚ್ಚು (ನಾ). ತನ್ನ ನೆಲೆಯ ಮೇಲಿರುವ 


ಕಜಿಕೊಡಿಯನ ಕೆಅ್‌ಯಿಂ (ಎಳ. 717, ನೆಂಇದೆ- ೦೩೯-೨೩; 975 ?) 
[ ಪೊಲ + ಸಂದು,] 
ಪೊಲಸೀಮೆ (ನಾ). ಇ ಪೊಲಮೇರೆ: ಮೂಲಜೂರ ಮನುಕ್ಕೂಡಲಲ್ಲಿ 
ಪೊಲಸೀಮೆ ಕೂಡಿತವ್ದಿ೦ (ಮೈಂ. ೧೯೩೪. ೩6-೨೦; 11ನೆಯ ತತ), 
6 [ ಪೊಲ 4 ಸೀಮೆ] 
ಪೊಲಸ್ಕು, ಹೊಲಸ್ಕು (ನಾ). ೧. ಕೊಳೆ; ಕೊಳಕು; ಮಾಲಿನ : 
ಆದ್ರಿಯನಗೆಯೆತ್ತು ವುರ್ವಿಯನಡಂಗಿಪ ಚಭಂಗಿಯೊಳಿಲ್ಲ ಭೇದವಾ ಕ್ಷಯ 
ಪವನಂಗಮಾತನ ಗದಾಪವನಂಗಮದೊಂದೆ ರಕ್ತಚರ್ಚೆಯ ಪೊಲಸುಂಟೆ 


ಪೊಲಮೇರೆ, ಪೊಲೆಮೇರೆ, ಹೊಲಮೇರೆ, ಹೊಲವೆರೆ, ಹೊಲವೇರಿ. 


ಪ್ರೀತಿ.-ಸೆಳೆತ; ಸ್ವಸ್ಥಾನದ ಆಕರ್ಷಣೆ : ಅದಟರ ಚಿನ್ನಪೊಂಗರ 
ಸಬಂಗಳ ತೊಟ್ಟು *ಯೊಳ್‌ ತೊಡಂಕಿ ನಿಲ್ಲದೆ ಪೊಲಮೆಚ್ಚು[ಕಾಳಾಂ- 
ಪೊಜಮಟ್ಟ] ತಮ್ಮ ಮನದೆೊಳ್‌ ಮಿಗೆ ಬೆಚ್ಚಿಸಿದಂತೆ ತೋಜುವ . . . 
೪ರ್ಬಸುಗಳ* ಪರಿಗೊಂಡುವಾಜಿಯೊಳ್‌ (ಶಂಶರಾ - 6-೦೦೪). ಪೊಲಮಚ್ಚು: 
ನಿಲೆ ಪೊಲಮಚ್ಚು ತಮ್ಮ ಮನದೊಳ್‌ ಸಲೆ ಕಬ್ಬಸು ಪರ್ವಿದುರ್ವಿಯೊಳ' 
ಚಲದಿಜ್‌ದಾಂತು ಬಿಟ ಭಟರಂತ್ರದ ತೊಂತುಳಿಯೊಳ್‌ . . - ಪರಿ 
ತಂದುವು ಯುದ್ಧ ಭೂಮಿಯೊಳ್‌ (ಕೀಂತ್ರಿ. ೦೦-೦೩೩)- [ಪೊಲ--ಮೆಚ್ಚ್ಯು] | 15 
ಹೊಲವೇರೆ (ನಾ). (ಪ್ರದೇಶದ; ಗಡಿ; ಸೀವೆಂ ; ಸರಹದ್ದು: 
ಪೊಲಮೇರೆ ತಟ್ಟಗ್ಗೆ ಆಯ ಕಿಬಕ್ಕಿಅ್‌ ವೋಗಿ (ಎಳ. 11, ೩-೩೩; ಸು. 800) * 
ಇನಿತುಮಂ ಪೊಲಮೇರೆ ಸಹಿತಂ ಇತ್ತನ್‌ (ಎಳ. 1೫. ರೆಂಗಳೂ. ೮೩-೦೬; 
ಸು. 890); ಅಣಲಿಗನೆಯೂರ ಮುಂದಣ ಪೊಲಮೇರೆಯ ಪಳ್ಳದ ತಡಿಯಲು 
(ಪಾಂರೇಡ್‌. 3079)” ಪೊಲೆಮೇರೆ : ಪೂಎನ ಪಿಪ್ತರಗೆ(ಯ] 
ನಾಲ್ಕುದೆಸೆಯ ಪೊಲೆಮೇರೆಯಂ (ನ]ಡು ಸರಿಯಾಗಿ ನಡದಂ([0] (434: 
R1-1: ೨೪: 862)- ಹೊಲಮೇರೆ; “ಅವಧಿಃ, ಮರ್ಯಾಬಾ, ಆಘಾಟಃ, 
ಸೀವಂ, ಸೀಮಾ-_ಈ ೫ ಹೊಲಮೇರೆಗ (ಜರಾಯು. ೪೩-೦೦೪); ನಮ್ಮ 
ಕೂಡಲಸಂಗನ ಶರಣರ ಅನುಭಾವವಿಲ್ಲದವರ ಹೊಲಮೇರೆಯ ಹೊಂದೆ 
ಹೊಲನ ಬಿಟ್ಟೋಡುವೆ (0೦4ರ. ೪೪೭): ಹೊಲಮೇರೆಯಂ ಮೆಟ್ಟಿಲೊಲ್ಲದೆ 
ಚಲಂ ಮಿಕ್ಕು ಕಲಿಕಾಮನಲ್ಲಿ ಶಿರುಗಿದನುಮ್ಮಳಂ ಮಿಕ್ಕೂ (ಕಂಳಾ- ರೇ. 
೩೦೬-೪): ಹೊಲವೆರೆ: ಮೂಡಣ ಮೇರೆ ಮಂಗಳೂರ ಹೊಲವೆರೆ 
ಯೊಡವಿನ ಕೊತ್ತುರ ಹೊರೆಯಣ ಕವಿಲೆಯ ಕಲ್‌ (ಕ೩6: ೭೬-೦೨-೩೫೨; 
1176): ಹೊಲವೇರಿ : ಹೊನ್ನವುರದ ನಿರಗುನ್ಹದ ಹೊಲವೇರಿಯ 
ಕಾಳಗದಲು . . . ಕಾದಿ ಸುರಲೋಕಪ್ರಾಪ್ತನಂದಲ್ಲಿ (ಎಳ. ೪, ಇಕಿತನೆ: 
1174 1): ಈಶ್ವರಪುರದ ಹೊಲವೇರಿಯ ಚಿಕ್ಕಕುಂಟೆ (ಎಳ. ೫1, 
ಶಿವನೂ. ೨೬-೨೩೧; 1624). ಶೌೊಲವೇರೆ : ಶ್ರೀಮ[ತ್‌]ತ್ರಿಭುವನೇಶ್ವರ 
ದೇವರ ನಿವೇದ್ಯಕ್ಕೆ ದೇವಗೇರಿಯ ಹೊಲವೇರೆಯಿಂ ತೆಂಕ . . . ಬಿಟ್ಟ 
ಯೊರೆ ಮತ್ತರೆಯನ್ಹು (ಎಇ. ೫1x, ೦೪೨-೨8; 3123); ಬಡಗವೊಲದ 
ಹೊಲವೇರೆಯ . . . ಕೆಯಿ ಘಳೆಯ ಮತ್ತರು ೪ (ತಾಂದೇಡ್‌.,.. ೩2-00; 
1149) ; ಅಲ್ಲಿಂ ಪಡುವಲು ತೆಂಕಣ ಮೇರೆ ಸಿರಿಯೂರ ಹೊಲವೇರೆ 
ಯೊಡವಿನ ಕೊತ್ತ್ತುರ (ಉಸಶ್ನ ೬೪-0೪; 1170). [ಪೊಲ 4 ಮೇರೆ] 
ಪೊಲವಾನಸೆ (ನಾ). - ಪೊಲತಿ ೧: ಚರಿಗೆಮವೇಗುತ್ತಿಂ ನಾನಾನೂನ 
ದಂಃಖಪೀಡಿತವತಾನಸೆಯಾಗುತ್ತಮಿರ್ದ ಪೊಲವಾನಸೆಯಂ ಕರುಣಂ 
ಕೈಮಿಗೆ ಕಂಡು (ಸುಕುವೂ. ೩-೨). [ ಆ ಪೊಲೆ 4 ಮಾನಸೆ ) 
ಪೊಲವಡಿ (ಕ್ರಿ). ನೆಲೆ ಮುಟ್ಟು: ಪೊಲವಿಡಿದುದು . ಲಗೆಯಮಮಾ 
ಬಲೆಯೊಳ್‌ ಕಣ್ಣಾಳಿ ತೊಡರೆ ಪಿಡುಕುವುದವುಮಾ (ಕಳು. ೬-೦೭೪). 
[ಪೊಲ + ಪಡಿ] 
ಪೊಲಸಂದು (ನಾ). ಬೇರೆಬೇರೆ ಹೊಲಗಳು ಕೂಡುವ ಸ್ಥಳ: ಅನೆ 
ಬನ್ದು ಬೆಳ್ಗಲಿಯ ಇಸಗ್ಗಲಿಯ ಕಲ್ಲನ್ನಿನ ಮೂಲೂರ ಪೊಲಸನ್ಹಿನ 


6-4೩೮; 


೩೮-೪ : 


ದೈತ್ಯನ ಗದಾನಿಳನಲ್ಲದೊಡಾ ಕ್ಷಯಾನಿಳಂ (ಆಗಪಿ. €-೬೪) ; ಪೊಲಸಿನ ನೆಲೆ 
ರುಧಿರದ ಕುಳಿ ವಿಲಿಎಲಿಸುವ ಪುಳಗಳೊಗೆವ ಪುತ್ತು ಪುರೀಷಂ ನೆಲಸಿದ 
ದರಿ ಕಾಮಾಹಿಯ ಬಿಲಮಂಗಜಗೃಹಮನಂಗದೂರ್ಜಲಕೂಪಂ 
36-೬೦): ೨. ಅಮೇಧ್ಯ : ಮಲ: ಪೊಲಸಿನಂತಶುಚಿಯಪ್ಪ . . . 
ಸಂಸಾರಮಂ ನಂಬಿ ದರ್ಶನಮುಮಂ ವ್ರತಮೂುಮಂಂ ಕೆಡಿಸುವುದೆಗ್ಗಿಕೆ 
(ರರ್ಚಾಮ್ಕು. ೩-06೬). ೩. ಕಳಂಕ; ದೋಷ: "ಪೊಲಸುಗೊಳ್‌ ಪರಾ. 
ಹೊಲಸ್ಕು : ೧. ಹೊಲಸಜಕಿಯಟ್ಟಿ ನಾರ್ವ ನಿಜದೆ:ಹದ ರಾಜತನೂಜ 
ನರ್ತಿಯಿಂ ತಳಿದುಪವಾಸದೊಂದೂ ಫಲದಿಂ ರತಿವಲ್ಲಭರೂಪನಾಗಿ 
ಕಣ್ಣೊಳಿಸಿ - . . ಆಮೃತೇಶನಾದಂ (ಪುಜ್ಕಾತ್ತ. 6-0೯) : ಬಾತ ಹೆಣ 
ನುಬ್ಬರದ ಹೊಲಸಿನ ಗವಲು ಕವಿದುದು ಕೂಡೆ ವನದೊಳಗೆ (ಕುಟ್ಮಾ 9, 
90-03): ಮೈಮೇಲೆ ಹೊಲಸು ಇದ್ದರೆ ಅದು ರೋಮರಂಧ್ರಗಳ ಬಾಯಿಗೆ 
ಕೂತು, ಬೆವರಿಗೆ ಅಡ್ಡಿ ಮಾಡುತ್ತದೆ (ಕೂಂಯ- ೨೨೪). ೨. 
ಹೊಲಸು ಮಾಂಸದ ಹುತ್ತ ಎಲುವಿನ ಹಂದರವು ಹೊಲೆ ಬಲಿದ ತನುವ 
ನೊಳಗಿರ್ದುಮದಣಕೊಳಗೆ ಕುಲವನಣಸುವರೆ (ಸರ್ಕ. 39). ೪- ಕಸ ; 
ಗಲೀಜು : ವಬುನಿಸಿಪಾಲಿಟಿಯ ಆರೋಗ್ಯಖಾತೆಯ ಟ್ರಕ್ಕೊಂದು ರಸ್ತೆಯ 
ಮೇಲೆ ಊಡಿ ಹಾಕಿದ ಹೊಲಸಿನ ಧಾಶಿಯನ್ನು ತೆಗೆಯಲು ಬಂದು ನಿಂತಿತ್ತು 
(ಆಶೋಲ. 005). ೫. (ಆಲಂ) ಹೀನವಾದ ಕಾರ್ಯ ; ಕೆಟ್ಟ ಕೆಲಸ ; 
ನೀಚಕಾರ್ಯ; ಇಂತಹ ಹೊಲಸಿನೊಳಗೆ ನಾನು ಕೈಹಾಕುವುದಿಲ್ಲ. ನನ್ನನ್ನ 
ಹಿಡಿದರೆ ನೀವು ಸಂಸ್ಥಾನದಿಂದ ಉಳಿಸಲು ಬರುವಿರಂ? (ಕೊತಳಾ. ೭೦) - 
೬. ಅನಾಗರಿಕತೆ ; ಅಸಭ್ಯತೆ : ಮಾತು ಹೊಲಸಿನ ಗಂಧವಾಗಿದೆ 
ಭೀತಿರಸದಲಿ ಮನ ಮಖಳುಗಿತೀ ಪ್ರೀತಿ ವಾರಿಯ ಮುಸುಕನುಗಿವುದನಾರು 
ಕಲಿಸಿದರು (ಕುಠ್ಮಾಸ- ೦೨-೬೬). (ಗು). ೭. ಕೊಳಕಾದ; ಅಶುದ್ಧ 
ವಾದ; ಮಲಿನವಾದ: ಹೊಲಸುಮೈಯವಎಗೇಕೆ ಹೊಸಕಸ್ತೂರಿವಾಟ 
ತಲೆದೋಲುವವಗೇಕೆ ದಟ್ಟ ಪುನುಗು (ಶೃರಂಠ. 0-000-0) ; ನೆಲೆ ಇಲ್ಲದ 
ಕಾಯ . , - ಮಲಮೂತ್ರಂಗಳು ಕೀವು ಕ್ರಿಮಿಗಳುಳ್ಳೆ ಹೊಲಸು ತೊಗಲ 
ಮೆಚ್ಚಿ ಕೆಡಬೇಡಿರೊ (ಶೃಕಂದ- ೨-೦೦-೨). 

ಪೊಲಸಟ್ಟಿ ನಂಜು. ಹೊಲಸಟ್ಟಿ ನಾಲು ವಿಪರೀತವಾದ ದುರ್ನಾತ 
ದಿಂದ ತಂಂಬಿರು : ಕಾಡ ಪಂದಿಗಳ ಬಲ್ಲೆಣದಿಂ ಪೊಲಸಟ್ಟಿ ನಾರ್ವ ... 
ನೆತ್ತರ ಕೆಯ” ನಡುಗಲೈ (ರಂಪ. ೦6೩) ; ಮೆಯ್ಕ ವ್ರಣಮುಂ ಕೀವುಂ 
ಪೊಲಸಟ್ಟಿ ನಾಜ್‌ (ಫಜ್ಮಾಸ್ರು- ೬-೨೭ ವ್ರ; ಮುಂದೆ ನೋಡದೆ ಹೊಲಸಟ್ಟಿ 
ನಾರ್ತಪುದು ಪೆರ್ಬುಲಿಯಿರ್ದಪುದಕ್ಕೆನುತ್ತೆ ಪೆರ್ಚಿದ ವನದಲ್ಲಿ ಪಜ್ಜೆವಟಕಿಯಿಂ 
ನಡೆಗೊಂಡುದು ಭಿಬ್ಲಸಂಕುಳಂ (ರಕಳು ೨-೦೧೦). ಹೊಲಸಾಗು ಜಾ 
ಕೊಳಕಾಗಂ ; ಗಲೀಜಾಗು ; ನೂದಲಿಗಿಂತ ನಾಲ್ಕುಪಾಲು ಹೆಚ್ಚಾಗಿ 
ಸೀನು ಬಂದಿತು; ಮೂಗು ಇನ್ನಷ್ಟು ಹೊಲಸಾಯಿತು ! (ಸುಓರು, ೩6) ; 
ವಂಗುವಿನ ಬಟ್ಟೆ ಹೆೊಲಸಾಗಿದೆ (ಕೊಂ). ಹೊಲಸು ಮಾಡು--೧. 
ಕೊಳಕಂ ಮಾಡು ; ಮಲಿನಗೆೊಳಿಸು.: ಆವನು ಕಸ ಚಿಲ್ಲಿ ಮನೆಯನ್ನೆಲ್ಲ 
ಹೊಲಸು ಮಾಡಿದಿನೆ (68). ೨. ಮಲವನ್ನು ವಿಸರ್ಜಿಸು; 
ಹೇಸಿಗೆ ಮಾಡು: ಮನೆಯ ಬಾಗಿಲಿನಲ್ಲಿ ನಾಯಿ ಹೊಲಸು ಮಾಡಿದೆ 


(ವಷವ. 


ಪೊಲಿ, 


ಪೊಲಸ;, 


(699). ೩. ಕಳಂಕಗೊಳಿಸು ; ದೋಷಯುಕ್ತವನ್ನಾಗಿ ಮಾಡು : 
ನಿನಗೆ ಅಕ್ಕ ತಂಗಿ ಇಲ್ಲವೆ ? ಅವರೆ ಹೆಸರನ್ನು ಹೀಗೆ ಹೊಲಸು ಮೂಡಿದ್ದರೆ 
ನಿನಗೆ ಹೇಗೆ ಅನಿಸುತ್ತಿತ್ತು (ಕಗ: ಉ). 
[ಮೊಲೆ + -- ಸ್ಕು. / ತುಳು. ಪೊಲಸ್‌, ಹೊಲಸ್‌ ) 
ಪೊಲಸ್ಕು, ಹೊಲಸಂ, (ನಾ). ಮಾಂಸ; ಬಾಡು: ಮತ್ತಮಾನುಂತೆ 
ಪೋಗೆವೋಗೆ ಪೊಲಸಿನ ಗಂಧಮಂ ವೊತ್ತು ಕಿಲುಕವ ರೆಗೊಳ್ಳ ಳೌರ 
ಪೊಗೆಯಿನಜ್‌ಯಲಾದ ಬೇಡಎಟ್ಟಮಂ ಕಂಡೆಂ (ಕಾರಂಉ. ೭೪8); 
ಇವರವರ್ಗೆ €ಪಟದಿಂದಂ ಸವಿನಯದಿಂದೆಆಕಿಯೆ ಕಳ್ಳನಾದರದಿಂ ಮತ್ತ 
ಐರಿವರ್ಗೆ ತಂದು ಪೊಲಸಂ ಸವಿನಯದಿಂದಿಕ್ಕೆ ಕುಡಿದು ತಿಂದಂತಾಗಳ್‌ 
ಸಾವುದುಂ (ರರಾಕ್ಕು. ೨-೨೦೪). 
ಹೊಲಸ ತಿಂಬವನೇ ಹೊಲೆಯ ಕುಲವೇನೋ ಅವಂದಿರ ಕುಲವೇನೊ 
(ಸನ. 8೨) ; ಅವನೆ ಕಯ್ಕೊಳು ಹೊಲಸು ಮನದೊಳಮೃತಂ (6೩ರ. 
ರೀ. 0%-0೩). [ದೇ. ॥ ತಮಿ. ಪುಲೈಚು ; ತೆಲು. ಪೊಲಸು] ' 
ಪೊಲಸುಗೊಳ್‌ (ಕ್ರಿ). ಕಳಂಕಿತವಾಗು ; ದೂಷಿತವುಗು : ಕಾಯಿ 
ಮಡಿದವನ ಕೊಲೆಯಿಂದೆ ಪೊಲಸುಗೊಂಡೆಲ್ಲವನೆು (ಮೂರುತಾ. ೦೦6-೩೬6) - 
[ ಪೊಲಸ್ಕು -- ಕೊಳ್‌, ] 
ಪೊಲಸುನಾಜು, ಹೊಲಸುನಾರು, ಹೊಲಸುನಾಅಂ (ಕ್ರಿ). ಗಬ್ಬುನಾತ 
ಬರು ; ದುರ್ವಾಸನೆ ಬರು : ನೆತ್ತರೆೊಳ್‌ ಪೊರೆದು ನಿರಂತರಂ ಪೊಲಸ್ಸು 
ನಾಜುವ ಮೆಯ್ಯನೆ ರ್ಚಲೆಂದು ಚಿಚ್ಚೆರಮಪರಾಂಬುರಾಶಿಗಿಟ್‌ವಂತಿ 
ಟ್‌ದಂ ಕಮಳೈಕಬಾಂಧವಂ (ಕತಲ. ೦೦-೩೦) ; ದೈತ್ಕನಂ ಪೊಲಸು 
ನಾರ್ಹಿನೆಗಂ ತ್ರಿಶೂಲದಿನೊತ್ತಿ ಕೊಂದ ಕುಮಾರಿ ಕೂರ್ತಲಸದಿರ್ಕೆ 
ಭುಜಾಸಿಧಾರೆಯೊಳಂಕಮುಳ್ಳರ ದೇವನಾ . (ಕಾಠ್ಕಾನ. ೨೦೨). ಹೊಲಸು 
ನಾರು : ಕುಣಪ- ಹೊಲಸುನಾರುವ ಹೆಣ (ಗೂಗಾರು. 6೯): 
ನಾಟು : ಹೊಲಸುನಾರ್ವೆಳಜಲಚರಂಗಳು ಬೆಳುವು ನೆಆ್‌ಯದ ಕಿಜುವೆಸಳ 
ನೆಯ್ದಿಲುಗಳೀ ಮಡದಿಯ ಕುಡಿತೆಗಂಗಳಿಗೆ ಪಡಿಯಲ್ಲ (ಅಸತ್ಯ. ೪-೨೫): 
[ ಪೊಲಸ್ಕು 4 ನಾಲು, ] 
ಪೊಲಸೇಳು. ಹೊಲಸೇಳ್‌, ಹೊಲಸೇಳು (ಕ್ರಿ). ೧. ದುರ್ಗಂಧ 
ವ್ಯಾಪಿಸು.-ಹರಡು : ಶಿವಶಿವ ಇದೆಲ್ಲಿಯದ್ದುತವೆನುತೆ ಪೊಲಸೇಳೆ 
ತಿರುಗಿ ಬಂದಗ್ವಣಿಖಯನೆೊಂದು ಠಾವಿನೊಳಿರಿಸಿ (ಕರೆ, ರೇ. ೦೬೩-೨೦)- 
ಹೊಲಸೇಳ್‌ : ೧. ಮೇಲೆ ಮುಸುಕಿರ್ದ ಮಾಂಸಂ ಸುಲಿಯಿ ಹೊಲಸೇಳ್ದು 
(ಏ:ಕೊಳೆ. ಹ. ೫800-33). ಹೊಲಸೇಳು : ೨. ಕಸವು ತುಂಬಿರು ; 
ಗಲೀಜಾಗು : ಮನೆಯೆಲ್ಲ ಹೊಲಸೆದ್ದು ಹೋಗಿದೆ (ಕೂಂ)- 
( ಪೊಲಸ್ಕು 4 ಎಳ್ಳು (ಎಬ)? 
`ಪೊಲ್‌' ನೋ. 
ಪೊಲ್ಮಿ, ಹುಲ್ಕಿ. ಹೊಲ್ಲಿ (ನಾ). (ಕರಾ) ಧಾನ್ಮರೂಪದ ಬಡ್ಡಿ ; 
ತಲವಾಸಿ ; ನೂರ್ಳ್ಯಣ್ದುಗ ಭಕ್ತ ಪೊರಿಯೆ. ಕೊಣ್ಣೂಟ್ಟುವೊದು (ಎಳ. 
೫. ಕಳಾ, ೬-೯76) : ಮಂಡಿಗೆ ಒಂದು ಕಳಸಿಗೆ "ಪೊಲಿ' (ಗುಂ. ೩€)- 
ಹುಲ್ಕಿ ು ಗದ್ದೆ ಕೊಯ್ಲಾದ ನಂತರ ಹುಲಿ (ಬಡ್ಡಿ) ಸೇರಿಸಿ ಒಂದಕ್ಕೆ 
ಎರಡರಷ್ಟು ಭತ್ತವನ್ನು ಹಿಂದಕ್ಕೆ ಕೊಡಬೇಕಾಗಿತತ್ತು (ಷಣಶೂ- 6)- 
ಹೊಲ್ಕಿ ; ಅಕ್ಕಿ ಮಳೆಗಾಲದಲ್ಲಿರಿಸಿಕೊಡು ಹೊಲಿಗೆ ಕೊಟ್ಟರೆ 
ಪ್ರಯೋಜನವಿದೆ (ಯುಗಿಯು- ೩೭) ; ಎಷ್ಟೋ ಮಂದಿ ಅವರಿಂದ ಹೊಲಿಗೆ 
ಬತ್ತ ಹೊಂದಿಕೊಂಡಿದ್ದರು (ಶುಸಕೂ. ೩) 
(ದೇ. ॥ ತಮಿ. ಮಲ. ತುಳು. ತೆಲು. ಪೊಲಿ] 


ಪೊಲಿಕೇಶಿ -ಪುಲಿಕೇಶಿ' ನೋ. 


ಪೊಲಿಗೆ `ಪೊಲ್ಫೆ' ನೋ. 
ಮೊಲಿಸು, ಹೊಲಿಸು (ಕ್ರಿ).. (ಹರಿದುದನ್ನು ಜೋಡಿಸಿ) ಹೊಲಿಗೆ 


ಹೊಲಸು, : ಕೊಲುವನೇ ಮಾದಿಗ 


೫೯೫೨ 


ಪೊಲೆಗಲಸ್ಕು 


ಹಾಕಿಸು : ಹಾಸನಟ್‌ದು ಕಂಥೆಯಂ ಪೊಲಿಸುವ (ರರ್ಮಾಕ್ಕು. ೩-೨೦) : 
ಸಂಜೆಗೆಂಪಿನ ತೆಳ್ತಮರ್ದಿರೆ ಪೊರೆಯನೆತ್ತಿ ಪೊಲಿಸಿದ ತೆಣದಿಂದೊಳ್ಳಿನ 
ಪೊಸಟೊಪ್ಪರಂ . - - ಎಸೆದುದು (ರೀಉಠ. 9-೭೬೩). ಹೊಲಿಸು : 
ಹೋಳಾದ ಕವಚೆವ ಹೊಲಿಸಿದರು (ಕುನ್ಮಾಛೀ. 3-8೬) ; ಬೇನಸುಗಳ 
ಡಾಗಗಳನ್ನು ಹೊಲಿಸಿ ತಯಾರ ಇಡೋಣ ಯ(ಮುಂಬನ್ಕಾ- ೨೬೪)- 

[ಪೊಲ್‌ -- .- ಇಸ್ಕು] 


ಪೊಲುಕೇಸಿ (ನಾ). ಒಬ್ಬಾ ತನ ಹೆಸರು : ಪೊಲುಕೇಸಿಯು ಬೂದಿಗನ ಕಾಳಿಗ 


26 


ಹೊಲಸು 


25 


ದೊಳ್‌ ಪೊಲುಕೇಸಿಯೊಡತಿಹದು ಕೊಕಾಳಿನ ಕೊನ್ನು ಸತ್ತ 
ನೈಸೂರು, 99-೬ ; ಸು. 9901). "ಪುಲಿಕೇಶಿ ' ಪರಾ. ([?] 


(ಎಳ. 17], 


ಪೊಲೆ, ಹೊಲೆ (ನಾ). ೧. ಮೈಲಿಗೆ: ಸೂತಕ : ಮಾನವರ ಮಖಯಾಜನಂ 


ಪೊಲೆ ಸುರರ್ಗುಚಿತಮಲ್ಲ (ಕೈರಿತತಾ- 3-28). ೨. ಮಂಬಟ್ಟೂ ; ರಜಸ್ಸು: 
*`ಮುಟ್ಟಿವೆಯೆನೆ. ಮಾಣಿಕವೆನೆ ಮುಟ್ಟಿನೆ ಪೊಲೆ ಸೂತಕಾಭಿಧಾನಂ ” 
(ಕತತ. ೩೦); ಪೊಲೆ ಪಿಂಗದೆ ಪೊಂಗುವುದಕ್ಕಲಸುವರಾಳಿಜನಂಗಳ್‌ (ಫುತೃಪು. 
a-%)- ೫. ಕೆಟ್ಟುದಂ ; ಒಳ್ಳೆಯದಲ್ಲದುದು : ಪೊಲೆ ಮುಳಿಸೆಂಬುವಾ 
ಮುಳಿಸು ಪುಟ್ಟಿದ ಪೊಟ್ತಅಕೊಳಾವನಾದೊಡಂ ಪೊಲೆಯನೆ (ಶಾಮಾ. 
0-೪). ೪. ಪಾಪ; ದೋಷ; ಕಳಂಕ: ಪೊಲೆ ಮಸಗಿ ದಿಕ್ಕುವರೆ 
ಗಂತಲಸದೆ ಭಾರತಮನೆಯ್ತೆ ಕಡೆ ಪೇಟ್ಟುದಂೌಂ ಪೊಲೆಯರ: ಬಸೀೊಳ್ಳಂ 
ದಮ್ಮಳಿನಾತ್ಮಂ ವ್ಯಾಸನೆಂಬರಿವನಿದನಣ್‌ಯರ್‌ (ಸಮನ- ೦೦-೦೭೪) : ನುಡಿ 
ಯೆಲ್ಲಂ ಪೊಲೆ ಸೂರುಳೊಳ್‌ ನಿಕ್‌ (ಕೀಾರ- ೨-೦೦೨) ; ಪೊಲೆ ಪೊರ್ದಲ್‌ 
ಹೇಸಿ ಬೇಸರದಿ (ಎಳ: ೭೫, ಶಿನರೊ. 3-೬; 1218), ಮರ್ದಲ್ಲು ಪೊಲೆಗೆ 
ವೊಲೆ (9ಕ್ಕತ್ಲಾ. ೦೩-೩೦೨). ಹೊಲೆ: ೧. ಹೊಲತಿ ತನ್ನ ಹೊಲೆಯ 
ಮಣ್‌ದು ಶುದ್ಧನೀರ ಮಿಂದೆನೆಂದು ಕೆಲವರ ಮುಟ್ಟುವಂತೆ - . . ತ್ರಿಕರಣ 
ಶುದ್ಧವಿಲ್ಲದ ಪೂಜೆ (ಮೋನಾ. ೩೯-೦೬೨): ಸೂರ್ಯನ ಕಿರಣ ಹೊಲೆಯನ 
ಚರಿಸಿದರೆ ಹೆಒಲೆ ಹೊಣುವುದೇ (ಕುಬ್ಮಾಲೀ- ೩-೪9); ಈ ದೇಹದೊಳು ನೀ 
ನೆರೆಸಿರಲು ಹೊಲೆಯುಂಟೆ (ಹಂಸಾ. ೪೪). ೨. ಜನನ ಮರಣದ ಸೂತಕಂ 
ಕೆಡುವ ತೆಣದಿ ಕೆಟ್ಟವು ಹೊಲೆಗಳಾ ದಿವಸಕೆ (ಸಿದ್ಧಕಾ. ೦-೩೪). ೪. ಹುಸಿ 
ಯೆಂಬುದೇ ಹೊಲೆ (ಕುಶಾರೇ, ೨. 8೬೩-090) ; ಮುನಿಗೆ ಹೊಲೆಯಾವುದ ತಿ 
ಕೋಪ ಬದ್ಮದ್ವೇಷ (ಕತ ೬-೨); ನಿನಗಿನ್ನಪದೆಸೆಯ ಹೊಲೆ ಹೋಯ್ತು 
(ಕುಠ್ಮಾಸ. ೦೪-6೨). ೫. ಕೊಳಕು; ಮಲ; ಹೇಸಿಗೆ: ಹೊಲಸು 
ಮಾಂಸದ ಹುತ್ತ . . . ಹೊಲೆ ಬಲಿದ ತನುವಿನೊಳಗಿರ್ದುಮದಲೊಳಗೆ 
ಕುಲವನಅಸುವರೆ (ಸನಣ್ಣ. ೭೦). ೬. ಮಾಸು: ಮೂತ್ರದ ಕುಳಿಯ 
ಹೆ೧ಅವಡುವಾಗ ಹೊಲೆ ಮುಂತಾಗಿ ಮುದುಡಿ ಬಿದ್ದಲ್ಲಿ ಹೆತ್ತವಳು 
ಹೊಲತಿ ಮುಟ್ಟಿದ ಮಗುವು ಹೊಲೆಯನೆಂದು ನಿಮ್ಮ್ಮ ಕುಲಗೋತ್ರ 
ಮುಟ್ಟಲಮ್ಮದೆ (ಸರ್ಕ. 0೬8-63೪) - 

ಹೊಲೆಯಾಗಿರು - (ಸ್ತ್ರೀಯು) ರಜಸ್ವಲೆಯಾಗಿರು ; ಮುಟ್ಟಾಗಿರಂ : 
(೪. ಹೊಲೆಯಾಗು -ಅಪವಿತ್ರವೆನಿಸಂ ; ಅಮಂಗಳವಾಗು : ಒಳ್ಳೇ 
ಕೆಲಸದ ಅರಿವು ಇರದ್ದರಿಂದ ಅವರ ಆಯುಷ್ಯವೆಂಬುದು ಹೊಲೆಯತಾಗಿತ್ತು 
(೧೪ರಾಂಗ- 6೬): 

[ದೇ.॥ ತಮಿ. ಪುಲೈ ; ಮಲ. ಪುಲ ; ತುಳು. ಪೊಲೆ, ವಿಲೆ, ಹೊಲೆ, 
ಕೊಡ. ಪೊಲಿ) 


ಪೊಲೆಕೇಶಿ ಪುಲಿಕೇಶಿ ' ನೋ. 

ಪೊಲೆಕೇಸಿ " ಪುಲಿಕೇಶಿ” ನೋ. 

ಪೊಲೆಗ " ಪೊಲಗ” ನೋ. 

ಪೊಲೆಗಲಸ್ಕು, ಹೊಲೆಗಲಸು (ಕ್ರಿ). ೧. ಅಪವಿತ್ರಗೊಳಿಸು ; ಮೈಲಿಗೆ 


ಜ್ರ 


ಯರುಂಟಿೊಮಾಡಂ : ಕಲ್ಲಂ ಮರನಂ 
ಪೊಲೆಗಲಸುವ ಪೆಂಡಿರಿಂದೆ ಬೆಳಗದು 


ಪೂಜಿಸಿ 


3-೯೩) ; 


ಕುಲದೆ ಓ[ವಮೆಂದು 


ಧರ್ಮಂ (ಸಮತ 


ಪೊಲೆಗಲಸ್ಕು 


ಇಂದೀ ಗಳಿಗೆಯೊಳು ಹೊಲಗೇರಿಯೊಳೊರ್ವ . . 
ಗುಂಡುದಲ್ಲದೆ ನಿನ್ನೋಲಗದೊಳು ಪೊಲೆಗಲಸಲುಂ ಬಂದಪಂ (೦೩ರ. 
೦೦-೩೦) : ಕುಲಹೀನನೋರ್ವನಂ . . . ನಿಲಯಕ್ಕೆ ತಂದು ಕಾಲ್ಲೊಳಿದು 
ತಜ್ಞಲವೀಂಟಿಯುಣಲಿಕ್ಕಿ ಮಿಕ್ಕುದುಂಡು ಪೊಲೆಗಲಸಿದಂ (ಕರ್ಮ. ೪-೪): 
೨. ಮೈಲಿಗೆಯಾಗು ; ಅಪವಿತ್ರವಾಗು : ಪೊಟಲ ಬೇಳಿಕಟ್ಟೆಗಳ್‌, 
ಮನೆಯ ಬೇಳ್‌ಕಟ್ಟೆಗಳ್‌, ಎಲ್ಲಮುವು* ಪೊಲೆಗಲಸಿಯಿರ್ದತ್ತು, ಕೊಲೆವಿಟ್ಟ 
ದುರ್‌ವಿಧಿಯ ಒಯ್ದಿಪೌಸ್‌ ಮಗನ ಪೆಣದಿನ್‌ ಪರ್ದುಗಳ್‌ ನಾಯ್ಲುಳುಮ್‌ 
ಪಿಕ್ಕಿದೆರೆಯಿನ್‌ (ಅಕಿಗೊ. ೪೩-೯೩೦). ಹೊಲೆಗಲಸು: ೧. ನಿಮ್ಮೂರ 
ಭೋಗಣ್ಣನೆಂಬ ಭಕ್ತಂ ವಿಸಾಜ ತಮ್ಮ ಭಕ್ತಾಚಾರವೆಗ್ಗಳಂ ತಲೆಗೇ 
ಹೊಲೆಗಲಸ ನೆಲೆಗಟ್ಟು ಛಲವುಡುಗಿ ಕುಲಎಳಿದು ಹೊಲೆಯನೆನ್ನದೆ 
ಹಿರಿಯ ಭಕ್ತನೆಂದಆ೨ದಣದೆ (ಳೋಗರೆ. ಹ, ೨೬೪-೯); ನೀನು ದೇಶಭ್ರಷ್ಟ 
ನಾಗಿದ್ದು, ಹಿಂತಿರುಗಿ ಬಂದುದಕ್ಕಾಗಿಯೂ ನಿನ್ನ ತಂದೆಯ ಏಕಾಂತ 
ಭವನವನ್ನು ಪ್ರವೇಶಿಸಿ ಹೊಲೆಗಲಸಿದುದಕ್ಕಾಗಿಯೂ ತಕ್ಕ ಫಲವನ್ನು 
ಅನುಭವಿಸುವೆ (ಕರನೀ: 000). ೨. ಬಲ್ಲಹನೆ ಕಲ್ಮಾಣಕಟಕವದೆಲ್ಲವುಂ 


. ಭಕ್ತನ ಮನೆಯೊಳ 


ಹೊಲೆಗಲಸಿ ಹೋಯಿತು (ಸಫು. 83-೬) : ಅಗ್ರಹಾರಂ ಹೆೊಲೆಗಲಸಿತೆನು' 


ತಾಗ್ರಹಿಸಿ ವಿಪ್ರರು ನುಡಿವುತಿರೆ (03ಪು. 8೬-೩6). ೩. ಕೆಡಿಸು; ಹಾಳು 
ಮಾಡು : ಹೊಲೆಗಲಸದ ಯೋಗಿ ಹೊಲೆಗಲಸದುಳಿವನೇ ಹೊಲೆಗಲಸದಿಪ್ಪ 
ಕಡುಮೂರ್ಯ ಶಿವಯೋಗಿ ಹೊಲೆಗಲಿಸಿ ಹೋಹ (ಸರ್ವ- 866). ೪. 
ಜಾತಿಸಿಂಕರ ಮಾಡು ; ವರ್ಣಸಂಕರ ಮಾಡು: ಸಲುವದಷ್ಟಾದಶ 
ವಿವರ ವರ್ಣಂಗಳಾದಿಯಲಿ ಇಳೆಯೊಳಿವು ತಾನೀಗಲಾದವೆ ಹೊಲೆಗಲಸಿ 
ಕುಲಸಂಕರವನಗ್ಗಳಿಸಿ ಈ ಕಲ್ಯಾಣಕಟಕವನಿಂತು ಕೆಡಿಸುವರೇ (೧ಸಫ್ಯ. 
13-0೨): [ಪೊಲೆ + ಕಲಸು] 

ಪೊಲೆಗಲಸ್ಕು (ನಾ). ಜಾತಿಸಂಕರ ; ವರ್ಣಸಂಕರ: ಯಂಧಿಷ್ಠಿರನಾಳ್ವ 
ದೇಶದೊಳ್ಳಳವು ಕೊಲೆ ಪಾದಶಂ ಪೊಲೆಗಲಸು ಮೊಳೆ 
ದೋವ (ಕೈ ಳಾ. ೨.೫). [ಆ ಪೊಲೆಗಲಸ್ಸು] 

ಪೊಲೆಗಿಡಿಸು " ಪೊಲೆಗೆಡಿಸಂ ' ನೋ. 

ಪೊಲೆಗೆಡಿಸು, ಪೊಲೆಗಿಡಿಸು, ಹೊಲೆಗೆಡಿಸು (ಕ್ರಿ). ಮಲಿನಗೊಳಿಸು ; 
ಅಪವಿತ್ರಗೊಳಿಸು : ಒಲವರದಿಂದಲ್ಲದುದಂ ಸಲೆ ನುಡಿದಪರಿದುವೆ ಚೋದ್ಯ 


ಮವರೊಳ್ಳರ್ಮಂ ಪೊಲೆಗೆಡಿಕುಂ ಪೊಲೆವಡಿಕುಂ ತೊಲಗಿಕುಮವಪವರ್ಗ 
ಮಾರ್ಗದಿಂ ಭವ್ಯನುಮಂ (ಶಶಾರ- 808). ಪೊಲೆಗಿಡಿಸು : ಮೊಲೆಯನಂ 
ಕಿಟ್ಟುವ ದೇವರುಂಟೆ . . . ನೀಂ ಬಲ್‌ದೆ ಕೊಂಡುಯನ್ಹ ವೈಕುಂಠಮಂ 


ಪೊಲೆಗಿಡಿಸದಿರಿಂ (ಉತಾಕೃ- 00-00)- ಹೊಲೆಗೆಡಿಸು : ಒಂದು ಮಾತನು 

ಲೋಕ ಹೊಲೆಗೆಡಿಸಿಕೊಂಡಿಹುದು, ಹೊಲೆಗೆಡಿಸೆನದನಂ ನಾನು (ಇೀಗೀಠ. 

[ಪೊಲೆಗೆಡು 4 - ಇಸ್ಕು) 

ಪೊಲೆಗೆಡು, ಹೊಲೆಗೆಡು (ಕ್ರಿ). ೧. ಹೀನಸ್ಥಿಶಿಗೆ ಇಳಿ ; ಕೀಳಾಗು : 
ಕೊಟ್ಟೊಡಮೇಂ ಕನ್ನಿಕೆಯಂ ಕೊಟ್ಟೊಂಗಮಿದಾಗದೆಂದು ಕುಡೆ ಕೊಂಡೆ 
ನಗೇಗೆಟ್ಟಪುದೆಂದು. ಮನಂ ಪೊಲೆಗೆಟ್ಟಿರೆ ಕೊಂಡಂಗಮೆನಗಮಅ್‌ಯಲ್ಕ್ಯಕ್ಕುಂ 
(ಊಉಂತಿಫು. 3-೪೪); ಕಾಟ್ಕಬ್ಬಮಂ ಕಟ್ಟಿ ಕೋಟಲೆಗೆೊಂಡೂಳ್ವವನೊರ್ವ 
ನೊಲ್ಪವರ ಚಾತುರ್ಯಕ್ಕೆ ಕೈವಾರಮಂ ಪೊಲೆಗೆಟ್ಟೇವವನೊರ್ವಂ 
(೮೬೮ನ- ೦-90). ಹೊಲೆಗೆಡು: ೧. ಕುಲ ಜಾತಿಗೆಟ್ಟು ಕೂಳುಣಲುಡ 
ಹಡೆಯದೆ ಹೊಲೆಗೆಟ್ಟು ಹುಟ್ಟು ಹೊಂದಳಿದು ನೆಲಹೊರದಾ ಮೆಯ್ಗೆಟ್ಟು 
ಸಿದ್ಧರ ಪಾದ.ಲಘುಭಕ್ತಿಯೊಳೆಅಗುವೆನು (ಶ್ರಠಂಇ. ೩-೨)- ೨. ಮುಟ್ಟಾ 
ಗುವುದು ನಿಲ್ಲು : ಎನ್ನ ಹರೆಯಂ ಬಿಟ್ಟು ಜರೆವಟ್ಟು ಹೊಲೆಗೆಟ್ಟು . . 
ಧಾತುಗಳು ಪಲ್ಲಟವಾದವು ಇನ್ನು ನಾನೆತ್ತ ಮಗನಂ ಹಡೆವುದು (ಸರಾ, 
೦-೪೦) ; ಹೊಲೆಗೆಟ್ಟು ಹೊಸಬೆ:ಟಗೆಯ್ವ ಪಾತಕಿ ಮೊಗ್ಗೆಮೊಲೆವೆಂಗಳಿಗೆ 
ಪೇಳ್ದ ಪರೇ (ಮೋಹತ. ೦6-೭೪). [ಪೊಲೆ 4 ಕೆಡ್ಕು) 


88-0). 


೫೯೫೩ 


ಶ್ರ 
ಳಾ 


35 


4೧ 


46 


ಪೊಲೆಮನೆ 


ಪೊಲೆಗೆಯ್‌ (ಕ್ರಿ). ಅಪವಿತ್ರಗೊಳಿಸು ; ಕಲುಷಿತ ಮಾಡು ; ಕೆಡಿಸು: 
ನೆನೆಯೆ ಮತ್ತವನ ತಾಯ*-ಪೆಂಡತಿಯನ* . . . ಪುರನೇಣಿನುಸಿರ್ದಿರಿಚಿ 
ಪೊಲೆಗೆಯ್ದು ಬಾಟನೀಡಾಡಿದಳ್‌ (ಅಂಕಿಗೂ. ೩-೪೪): [ಮೊಲೆ + ಕೆಯ] 

ಪೊಲೆಗೆಳೆ (ನು). ಕೆಟ್ಟ ಸ್ನೇಹಿತ : ಆ ಪಾಪಕರ್ಮಂ ಪೊಲೆಗೆಳೆಯುತೆಯುಂ 
» ೬. ರಾಜ್ಯಕ್ಕಾಸೆವಟ್ಟು ನಿನ್ನಂ ಕೊಂದಪಂ (ಶಂಶತಂ. ೯೨-೧೦). 

[ಪೊಲೆ + ಕೆಳ್ಳೆ) 

ಪೊಲೆಗೇರಿ, ಪೊಲಗೇರಿ. ಹೊಲಗೇರಿ, ಹೊಲೆಗೇರಿ (ನಾ). ಹೊಲೆ 
ಯರು ವಾಸಿಸುವ ಓಣಿ: ಪೂದೋಟ ಮತ್ತರೊನ್ನು (ಪೊ]ಲೆಗೇರಿಯ 
ಪಾಳರೆಮತ್ತರು (ಐಿಎರೇಡ್‌* ೪-೨೦ ; 1049); ಪಟ್ಟಣವಂ ಬಟ್ಟು ಪೊಲೆ 
ಗೇರಿಯೊಳ್‌" ಪಡುವಂತೆ (ರರ್ಮಾತ್ಕು. 00-0೬3); ಪೊಲೆಗೆ:ರಿಯೊಳುರಿ 
ನೆಗೆದೊದವೆ (೧ಂ೫ಂ- 0೪-೨೬ ರಗಳೆ). ಪೊಲಗೇರಿ : ಆ ಮೊಸಳೆ ತನುವನು 
ಟ್‌ದು ಬಟ್‌ಕ್ಕಾ ಪೊಲಗೇರಿಯಾಡಿನುದರದೆ ನೆಲಸಿ (ಯಕೋಶ. ೩-9೯)- 
ಹೊಲಗೇರಿ : ಹೊಲಗೇರಿಯ ಪಡುವಣ ಕರುವಗೆಯ್ಕಿಂದ: ತೆಂಕಲಾಜು 
ಮತ್ತರು (ಸಸಿಇಇ. 1%-4, 80-06; 1005): ಹೊಲಗೇರಿಯೊಳೊರ್ವಂ . 
ಹಿರಿಯ ಭಕ್ತನ ಮನೆಯೊಳಗುಂಡುದಲ್ಲದೆ ನಿನ್ನೋಲಗದೊಳು ಪೊಲೆಗಲ 
ಸಲುಂ ಬಂದಪಂ (೧೩4ರ. 00-೨೪); ಹೊಲಗೇರಿಲಿ ಹೊಲೆಯ ಹೊಲಶಿಲ್ಲ 
(ಪ್ರರಂರ. ೦-೧೦೬ ಅನು), ಹೊಲೆಗೇರಿ: ನೆಲನೊಂದೆ ಹೊಲೆಗೇರಿ 
ಶಿವಾಲಯಕ್ಕೆ ಜಲವೊಂದೆ ಶೌಚ ಮಜ್ಜನಕ್ಕೆ (ಸವ: ೪೭0); ಶಿಲೆಯೊಳುಂಟೇ 
ಮೃದುವಜಸಲಂಬಿಲದೊಳುಂಟೇ ಬೆಣ್ಣೆ ಕರುಣಾಸುಲಭ ಹೊಲೆಗೇರಿಯೊಳ 
ಗುಂಟೇ ವೇದಘೋಷಣವು (ರಿಸಪು” ೩೦-೨೦) - (ಎ ಪೊಲೆಯ + ಕೇರಿ) 

ಪೊಲೆತಾಳ್ವ (ನಾ). ಒಬ್ಬಾತನ ಹೆಸರು: » ಸತ್ತ ಪೊಲೆತಾಳ್ವನ 
ಮನೆವಗತಿ ಆಡಿಶದಧೆ ೫೫% (ಕ್ಕಿಂ. ೦೯೪೨, ೨-೬; 973). 'ಪೊಲೆ 
ತ್ತಾಳ್ವ' ಪರಾ. [?1 

ಪೊಲೆತೆಆ. ಹೊಲೆದೆಅಕ (ನಾ). ಒಂದು ಬಗೆಯ ತೆರಿಗೆ : ತೆಜಕೆಯಂ 
ಕಿಟುದೆ್‌ಯಂ ಪೊಲೆತೆಅಕಿಯಂ ಮಾನಕ್ಕೆ ಬಂದ ತೆೇಅ್‌ಯಂ ದೇವತ್ತೆಜಿ 
ವೇಳ್ಳುಮೆಂಬ ಪಾತಕನಟ್‌ದೀಗಳೊಳಟ್‌ಿಗು೨ (ಕೊಂ್ಡಾಶಾ. ೩-9೬? 2310) - 
ಹೊಲೆದೆಅಕ : ಬಡಗಿಕೂಂಟೆಯ ಮುನೆದೆಅ್‌ ಹೆೊಲೆದೆಟ್‌ ಸಾದಂ 
ಬಣ್ಣಿ ಬಳಂಬೆಯ ತೆಅ್‌ ತಳಸಾರಿಗೆ ಕಾಣಿಕೆ ಕವಣಾಯ ದಣ್ಣದಾಯ 
ವಿನ್ನಿನಿತುಮಂ . - - ಕೊಟ್ಟಿರ" (ಇಇ. IX— 1 ೦೭೨.೦೪ ; 1109); 
ಶ್ರೀವೈಜನಾಥದೇವರಿಗೆ ಶಿವಪುರದ ಹಲುಗೂರ ಸುಂಕ ಆಗಂತಶಿಕ ಹೊಲೆ 
ದೆಜಕ ಗಾಣದ ತೆಅಕ. . . ಕೈಯಾರ ಧಾರಾಪೂರ್ವ್ವಕಂ ಮಾಡಿ ಕೊಟ್ಟ 
ದತಿ (ಎಳ. ೫1೪. ಮೆಂಠ್ಮ- ೦೪೦-೩; ?)- [ಪೊಲೆ, + ತೆಲ್‌) 

ಪೊಲೆತ್ತಾಳ್ವ (ನಾ). ಒಬ್ಬಾತನ ಹೆಸರು : ಸ್ವಸ್ತಿ ಶ್ರೀಮತ್‌ ಶ್ರೀಪುರುಷ 
ಮಹಾರಾಜಂ ಪೃಥ್ವೀರಾಜ್ಯ್ಕಂಗೆಯ್ಯೆ ಪೊಲೆತ್ತಾಳ್ಹೊರೆನ್ನ ಕರಿಕನಾಡ ಬಿದಿ 
ರ್ಳ್ಯಲ್ಲಾಳ್ಡ ಕುಕ್ಕರ ಪಾಳಿಕ್ಕಾಅಸಿನಂಡಿಯರ್‌ ತುರಿಮ (ಎಳ: 1೫; ಶೆಂಗಳೂ, 
೩೬-೨ ಸು” 750). [?) 

ಪೊಲೆನುಡಿ (ನಾ). ಹೊಲಸುಮಾತು ; ಕೀಳುನುಡಿ : ಐವರೊಡ 
ವಟ್ಟಿದರು ಸನ್ನುತರು ಲಲನೆಯೋರ್ವಳನಾಳ್ಜರೆಂಬೀ ಪೊಲೆನುಡಿಗೆ 
ಕಿವಿಗುಡದೆ (ಸಾಳೃರಾ- ೦-ಇ೬)- [ಪೊಲೆ + ನುಡಿ) 

ಪೊಲೆಬೂತು (ನಾ). (ಆಲಂ) ಕ್ಷುದ್ರವೃಕ್ತಿ : ಪಾಣ್ಟೆಯಬ್ಬ ಸಜ್ಜನೆ 
ಯಂತೆ ಸಿಡಿವಿಡಿಗೊಳ ೈದೆ ಪೊಲೆಬೂತಿನಂತೆ ಕಿಡೆನುಡಿಯದೆ. . . * 
ನಿಂದು ಸುವ್ರತಂಗಳಂ ತಂಲ್ಚಿ (ರರ್ತಾಕ್ಕು. ೦೦-೩೭). [ಪೊಲೆ + ಬೂತ್ಶು) 

ಶೊಲೆಮನೆ, ಹೆೊಲೆಮನೆ. ಹೊಲೆವನೆ (ನಾ). ೧. ಸಾಮಾಜಿಕವಾಗಿ 
ಚಾತಂರ್ವರ್ಣಗಳಿಂದ ಬೇರೆಯಾಗಿರುವವರ ಮನೆ (?) : ಅಲ್ಲಿ 
ಬೆಸಗೆಯ್ವ ಕಲ್ಕುಟಿಗರ ಮನೆ ೧ ಸಾವಗರಿರ್ಪ್ಪ ಪೊಲೆಮನೆ ೧ (96. 
XIX, 3೬೩-೪0; 1064): ಹೊಲೆಮನೆ: ೨. ಹೆಂಗಸರಂ ಮುಟ್ಟಾದಾಗ 


ಪೊಲೆಮುಡಿ ೫೯೫೪ 


ಉಳಿದುಕೊಳ್ಳುವ ಮನೆ: (8). ೩. ಹೆರಿಗೆಮನೆ ; ಸೂತಿಕಾ 
ಗೃಹ ; ಅವರಿಗೆ ಒಂದು ಗಂಡುವುಗುವೂ ಆಗಿತ್ತು . . . ಹೊಲೆಮನೆ 
ಯಲ್ಲಿಯೇ ಸತ್ತು ಹೋಯಿತು (ಬಂಕಿಮ: ೬೩): ಕ ಷ್ಯನು ಹೊಲೆಮನೆಗಿ 
ಹೋಗಿ ನಿಶ್ಚೇತನವಾಗಿ ಬಿದ್ದಿದ್ದ ಮಗುವನ್ನು ನೋಡಿ 
ಕೈಯಾಡಿಸಿದನು (ಕಳ. «೬)- ಹೊಲೆವನೆ : ೪. ಹೊಲೆಯನ ಮನೆ 
(2): ಹೊಲೆಮನೆಯಿಂದಂ ಕಷ್ಟೆಂ ಪಲಲಮಯಂ ದೇಹವಿದಣ್‌ೂ 
ಳೊಲ್ಬಿರ್ಪೆನ್ನಿಂ ಹೊಲೆಯಂ ಕಷ್ಟನದಾವಂ (ಉಸಾರ. ೪೦-೨೪೬). 
[ಪೊಲೆ 4 ಮನೆ] 

ಪೊಲೆಮುಡಿ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀವರಿಗರ ಪೊಲೆಮಂಡಿ 
ಕೊಟ್ಟದು ಸೊಡರು ಆಚನ್ಹ $ತಾರಕಂ (ಎಕ. ೪11. 8೫0. 98-೬೪ 
ಸು. 6901). [ಪೊಲೆ, 4 ಮುಡಿ? 

ಪೊಲೆಮೇರೆ 'ಪೊಲಮೇರೆ' ನೋ. 

ಪೊಲೆಯ, ಹೊಲೆಯ (ನಾ). ೧. ಪಂಚಮವರ್ಣಕ್ಕೆ ಸೇರಿದವನು; 
ಚಾಂಡಾಲ: ಎಯ್ದಿ ದಂ ಪೊಲೆಯನಾ ಪೊಲೆವಟ್ಟಿನೊಳಿರ್ದ ಕನ್ನೆಯಂ 
ಕಂಡು ಗೆಂಟಜಕೊಳೆ ಪೊಡೆವಟ್ಟು (ಕಾದಂಉ- ೬೪೭) ; ಪೊಲೆಯರ್ತಮ್ಮಯ 
ಕೇರಿಗೆ ಪೊಲೆಯರ್ಬರೆ ತುಷ್ಟಿ ಮಾಬ್ಬರ* (ಸಮಪ. ೪-6೭) ; ಪಿತ್ತಳೆಯ 
ತೊಡವು ಪೊಲೆಯರ್ಗ್ಗುತ್ತಮಮೆನಿಸಿರ್ದ ಪೊನ್ನ ತೊಡವೆನಿಸುವವೋಲ್‌ 
(ರರ್ನಾಶ್ಮು. ೪-೩೫), ವಿ. ನೀಚ; ಕೆಟ್ಟವನು : *ಸಿತಗನುಂ ಪೊಲೆಯ 
ನೆಂದಕ್ಕು” (ಕನ್ಮಿಕ್ಕೆ- 6೩) : ನಿನ್ನಿಂದ ಬಿಟ್ಟು ಪೊಲೆಯರ್ಯುನ್ನುಮ್ಮುನ್ನಾ 
ದೊಡೊಳರೆಯಿಂತೀ ಪುರದೊಳ್‌ (ಪ್ರಜ್ಞಾಸ್ತ್ರ. ೬-೨೨). ೩. ಕುಲಹೀನ 
ನಾದವನು : ಕಲಿಯನೆ ಪಂದೆ ಮಾಬ್ಬ ಕಡುವಂದೆಯನೊಳ್ಗಲಿ ಮಾಟ 
ತಕ್ಕ ನಂ ಪೊಲೆಯನೆ ಮಾಟ್ಬ ಮುಂ ಪೊಲೆಯನಂ ನೆಆ್‌ ತಕ್ಕನೆ ಮಾಲಿ 
ತಮ್ಮೊಳಗ್ಗಲಿಸಿ ಪೊದಟ್ಣು ಪರ್ವಿದವಿವೇಕತೆಯಿಂ ನೈಪಚಿತ್ತ, ವೃತ್ತಿ ಸಂಚಲ 
ಮದಣಂದಮೋಲಗಿಸಿ ಬಾಟ್ಕುದೆ ಕಷ್ಟವಿಳಾಧಿನಾಧರಂ (ಫಂಶಣ. 
೨೨೪). ಹೊಲೆಯ : ೧. “ಅಂತಾವಸಾಂಯಿ ಚಂಡುಳಂ ತಾಂ ಹೊಲೆಯಂ 
ಜನಂಗಮಂ ಮಾತಂಗ” (ಐಸ್ತುಕೋ- ೩೬-೮೭) ; ಹೊಲಸ ತಿಂಬವನೇ 
ಹೊಲೆಯ (೨15. 8೪೨); ಅಶಿ ಹುಸಿವ ಯತಿ ಹೊಲೆಯ (ಹಕಳಾ: ೦೪.೦೦); 
ಹೊಲೆಯ ಹೊಲಿಗಿಹನೆ ಊರೊಳಗಿಲ್ಲವೆ . ,. . ಉಂಡ ಮನೆಗೆರಡನ್ನು 
ಬಗೆವಾತನೇ ಹೊಲೆಯ (ಫುರಂಡ. ೦-೦೬೮ ಪಣ್ಲಂ). ೨. ಹೊಲೆಯ ಹೋಗೆಂದ 
ಬಲೆ ಮುಖದಿರುಹಿದಳು ಖಾತಿಯಲಿ (ಕೊರರಾ. ೩-೩. ೩೩). 

[ಪೊಲೆ4 -- ಅ್ಯ,/ತವಿು. ಪುಲೈಯ ; ವ:ಲ.ಪುಲಯು ; ಕೊಡ. ಪೊಲೆಯ) 

ಪೊಲೆಯಣ್ಣ (ನಾ). ಒಬ್ಬಾ ತನ ಹೆಸರು : ಪುರಿಗೆಣ್‌ಯಿಂ ಬನ್ನ ಪೊಲಿ 
ಯುಣ್ನನ ಶಿಲಾಕರ್ಮ್ಮ ಜೆ 21-1, 00-3೬; 865). [ಪೊಲೈ * ಅಣ್ಣ] 

ಪೊಲೆಯಮ್ಮ, ಹೊಲೆಯಮ (ನಾ). ಒಬ್ಬಾತನ ಹೆಸರು : ಪೊಲೆಯಮ್ಮ 
x x 2 ಇ್ಲರನೆಟ್‌ಂ ಕೊನ್ನು ಗೆಲ್ಲು ಪೊನ್ಹಿ ಸ್ವಗ್ಗಾ ೯ಲಯಖೇಜ ದನ 
(ಎಳ. 7111, ಸೊರವಿ. ೦-೩ ; 797) ; ಶ್ರೀ ಬೇವಿಗೆ ಮುತ್ತರಸರ ಮಗನು 
ಪೊಲೆಯಮ್ಮನ್ಮದಕರಿಕಲ್ಲನಾಳುತವ್ತಿವು್‌ (ಎಳ. ೫1, ಕಳ್ಳಳೆ. ೩೩-೨೦; ಸು. 816). 
ಹೊಲೆಯಮ : ಹೊಲೆಯಮನೆಂಬ ಗೋತ್ರನಿಧಿಗಂ ಗುಣಭೂಷಣೆ 
ಚಂಡಿಕವ್ವೆಗಂ ಕುಲತಿಲಕಂ ಗುಣಾಂಬುನಿಧಿ ಪುಟ್ಟಿದಂ . . . ನೆಗಲ್ತ 
ಜಕ್ಕಣಂ (೪ಇ- Iv, ೧೦-೩೪ ; 3121). [ಪೊಲೆ 4+ ಅಮ್ಮ) 

ಪೊಲೆಯ್ಸಬ್ಬೆ (ನಾ). ಒಬ್ಬಾ ಕೆಯ ಹೆಸರು : ಶ್ರೀಮತ್‌ ಕನ್ನಯನಬೈಗಳ್‌ 
ಪೊಲೆಯ್ಸ ಬೈ (ಎಕ. ೫1, ಹೊಳಲ. ೩೩-೦೪; 965). [? + ಅಬ್ಬೆ] 

ಪೊಲೆವಗೆ (ನಾ). ಕೆಟ್ಟಬುದ್ಧಿ ; ಹಾ ಮಂದಾಂಗಾರಕರಿರ್ವರು 
ಮೊಂದೆಡೆಯೊಳ್‌ ಬಂಡು ವಕ್ರಿಸಲ್‌ ಪಶು ಕಜ್‌ಗುಂ ತಂದು ಪೊಲೆವನೆ(ಗೆ) 
VENA ES ಸಾ(ವರ್‌)ವುಗೆ ಜಗದೊಳ್‌ 
(ಆಟ್ಟರು. ೭-೦೦೪). [ ಪೊಲಿ 4 ಬಗೆ] 


ಪೊಲ್ಲ 


ಪೊಲೆವಟ್ಟು (ನಾ). ಹೊಲೆಯರ ಬೀಡು; ಚಾಂಡಾಲರ ಕೇರಿ: 


ಇರದೆಯ್ದಿದಂ ಪೊಲೆಯನಾ ಪೊಲೆವಟ್ಟಿನೊಳಿರ್ದ ಕನ್ನೆಯಂ ಕಂಡು 
ಗೆಂಟಅಕೊಳೆ ಪೊಡೆವಟ್ಟು (9ರಂಉ. ೭೪೭). "ಪೊಲೆಗೇರಿ' ಪರಾ. 
[. ಆಪೊಲೆಯ + ಪಟ್ಟು 1) 


6 |ಷೊಲೆವಡು (ಕ್ರಿ). ಕಳಂಕವನ್ನು ಹೊರು : ಚ ಪರಮಜಿನಾಲಯಂಗಳಂ 


10 


ಕಾ 
ಲಾ 


20 


26 


36 


40 


45 


ಪೊಲೆವಟ್ಟಿರ್ದ್ಹಾ ಪಾಂಡ್ಕಚೋಳನೆಂಬ ಮಹಾಪಾತಕ ತಿವುಳನಳಿದಧೋಗತಿ 
ಗಿಳಿದ (ಎಇ. ೩೪, ೩೪೦-೩೦; 1071); ಪೊಲೆವಟ್ಟಾ ಪೊಳಲಿಂ ಪೊಅಮಡಿಸಿ 
ಕೊಂಡಲಸದೊಂದಡವಿಯೊಳಿರ್ಪ ಕುಲಗೆಟ್ಟು ಬೇಡವಳ್ಳಿಯ ಹೊಕ್ಕಿರ್ದಾ 
ಖಳನೊಂದಾನೊಂದು ಪಗಲು . . . ಜೀವದನವ ಕಳ್ಳೊಯ್ವು ತಮಿರಲು 
(ನೇಮಿಸಂ. ೭-೩೦). [ ಪೊಲೆ 4 ಪಡು] 


ಪೊಲೆವಾತು, ಹೊಲೆಮಾತು (ನಾ). ಕೀಳುಮಾತು ; ಕೆಟ್ಟನುಡಿ ; 


ಎಲೆ ಮೂಢ ಲಿಂಗಮಂ ನೀಂ ಪೊಲೆವಾತಿಂ ಬಳ್ಳಮೆಂಬುದಕ್ಕೂಮೆ (ವೃತಂ, 
೬-೦೪). ಹೊಲೆಮಾತು : ಹೆೊಲಬಆಜ್‌ಯದೆ ತಾನು ರಾಯನೆಂದೆಂಬೀ 
ಹೊಲೆಮಾತಿಗುತ್ತರವುಂಟೆ (ಕುರಾಸಾಂ. ೦೦-೨೩): ಇಂಥ ಹೊಲೆವಪಾತಾಡಿ 
ದವರ ಬಾಯಲ್ಲಿ ಹುಳು ಸುರಿಯದಿರುತ್ತದೆಯೆಂ (ಗೈ ೫೦. ೩೩); ಇದನ್ನು 
ಕಂಡು ಅವನು ಕಿಡಿಕಿಡಿಯಾಗುತ್ತಿದ್ದ, ಶಪಿಸುತ್ತಿದ್ದ, ಹೊಲೆವಾತಾಡುತ್ತಿದ್ದ 
(ಶೇನವಿತಿ, ೩೦೦) - [ ಪೊಲೆ 4+ ಮಾತ್ಕು 


ಪೊಲೆವೆಣ್‌, ಹೊಲೆವೆಣ್‌ (ನಾ). ಕೆಟ್ಟಹೆಣ್ಣ ; ನೀಚೆಸ್ತ್ರೀ : ಪೊಲೆವೆಣ್ಣೆ 


ನಿಪೆನಗೆಂದುಂ ನಿಲಲೊಲ್ಲದೆ ತೊಲಗಿ ಮೇವ Ri ರೇ ಮಲಧಾರಿ 
ಸ್ವಾಮಿಗಳಂ ನಿಲಿಸುವ' ಸತ್ಪು ತ್ರನೆನಗದೆಂದಾದಪನೋ (ಆರನೇ. 0-008) - 
ಹೊಲೆವೆಣ್‌ : ಹೊಣಮಿಂಚಿಂ ಹೊಲೆವೆಣ್ಣೆ ಸೋಲ್ವ ತೆಆದಿಂ. . . ವಿಟ 
ವೇಶ್ಯಾಕಾವ್ಮಮಂ ಕೇಳ್ದು ಮೆಯ್‌ ಮುಜ್ಜವರ್‌ (ರತ್ನಾಕರ: ೪೭): 

[ ಪೊಲೆ 4 ಪೆಣ್‌) 


ಪೊಲೆಸೂರುಳ್‌ (ನಾ). ಹೀನವಾದ ಪ್ರತಿಜ್ಞೆ ; ನೀಚವಾದ ಶಪಥ : 


ನುಡಿಯೆಲ್ಲಂ ಪೊ[ತಾಣಾ. ಹೊ)ಲೆಸೂರುಳ್‌ (ರಾವ. ೨-೦೦೨); ಮಾತೆಲ್ಲಂ 
ಪೊಲೆಸೂರುರ್ಗ (೭ರುರ: ೩೫ ಪ್ರಯೋ). [ವಪೊಲೆ 4 ಸೂರುಳ್ಳ) 


ಕೊಲ್ಗೆ, ಪೊಲಿಗೆ. ಹೊಲಿಗೆ (ನಾ). ೧. ಹೊಲಿಯುವಿಕೆ : ಗೆಕಾರಕ್ಕೆ 


ಉಡುಗೆ, ಪಸುಗೆ, ಪೊಲ್ಗೆ (ಕತುರ. ೨೦೦ ಶ್ರಹೋ)- ಪೊಲಿಗೆ : ೧. “ಸೇವನಂ, 
ಸೀವನಂ, ಸ್ಕೂತಿಃ-- ಈ ೩ ಪೊಲಿಗೆ” (ತಾತಾ. ೪, ೨. ಹೊಲಿದುದು : 
ತಾಜಾಗೆ, ಮಾಣೆ, ಪೊಲಿಗೆ (ಕಶ್ಮಾನು- ೩೬೩ ಶ್ರಯೋ). ಹೊಲಿಗೆ: 
೧. “ಢಕ್‌, ದೇಹನಂ, ಈ ೨ ಹೊಲಿಗೆ” (ಉಶಕ್ಕ. ೬೬); ಜೋಡು 
ಪೈಠಣಿಗಳ ಹೊಲಿಗೆಯ ಗರುವ ಚಿಪ್ಪಿಗಗೇರಿಯಿಹವು (ಕಂಠರಿ. ೬-೩೩). 
೨. “ಊತ ಸ್ಕೂತ ಎಂಬಿವು ನೂಲ ನೆಯ್ಗೆಯಲ್ಲಿ ಯೂ ಹೊಲಿಗೆ ಯಲ್ಲಿಯೂ 
ವರ್ಶಿಸುಗು” (ನಾಕರಾ. $); ಹಜಾಗವಿಗಳ ಕಬ್ಬಂಗಳ ಹೊಣಲಗಳಿಯಕ್ಕರದ 
ಹೊಲಿಗೆ ಬಿರ್ಚಿದೊಡೆಲ್ಲಂ . - . ಎಕ್ಕಸಕ್ಕಮಸ್ತಂಬ್ಯಸ್ತ೦ (೧೦೪. ೦-೨೩); 
ಕಲ್ಪಮೇಘದ ಹೊಲಿಗೆ ಹಜದವೊಲಾಯ್ತು ಮಾದ್ರೇಶ್ವರನ ಶರಜಾಲ 
(ಕುವ್ಮಾಕ: ೨-೩೭) : ಬಸುಅಲಿ ಹೊಲಿದ ಹೊಲಿಗೆಯ ದಡಿಗರೆಕ್ಕಸ೦ರಾಯ 
ರಿದ್ದುದು ಕೋಟಿಸಂಖ್ಯೆಯಲಿ (ತೊಳರಾ- ೩-೭-೫). ೩. ಸಂಬಂಧ; 
ಹೊಂದಾಣಿಕೆ : ಕಾಯದ ಜೀವವ ಹೊಲಿಗೆಯನಉಿದವಂಗಲ್ಲದೆ 
ಲಿಂಗೈಕ್ಕವಿಲ್ಲ (ನೋಳಿತಾ, ೨೩೮-೮೦೯) ; ಕಾಯ ಜೀವದ ಹೊಲಿಗೆಯ ಅಳಿದ 
ಭೇದವ ತಿಳಿಯಬಲ್ಲಡೆ ನವ್ಮೂ ಗುಹೇಶ್ವರಲಿಂಗದ ಅವು ಸುಧ್ಯವಪ್ಪುದು 
(ಅವತ0- ೨೬೩-೧೨೩೭). [ಪೊಲ*-- - ಗೆ./ತುಳು, ಪೊಲಿಕೆ, ಪೊರಿಗೆ, ಪೊಲ್ಲಿಗೆ) 


ಪೊಲ್ಲ- ಹೊಲ (ನಾ). ೧. ಕೆಟ್ಟುದು ; ಹೀನವಾದುದಂ : ಪಾಪಕರ್ಮಂ 


ಪೊಲ್ಲಂ (ಕರಾ: ೦-೭೬೪) ; ಪಗೆ ಪೊಲ್ಲ ಪಾಂಡುನಂದನರೆೊಳ್‌ (ಶಂತಭಾ- 
೬-೬೩)- ೨. ಕೇಡು; ಆಪತ್ತು : ಅವನಂ ನಂಬಿದಂದು ಪೊಲ್ಲಮಕ್ಕುಂ 
(ಶಂತತಂ. ೦೦೭-೩); ಗುರು ಪರಿವೇಷದೊಳ್‌ ನೆಲಸೆ ಎಪ್ರಜನಗ್ಮದು ನಾಡೆ 


ಪೊಲ್ಲಕೆಯ್‌ 


ಪೊಲ್ಲ 6ಇಲೃಕು. 3-06). ೩. ಕೇಳುತನ : (6). ೪. ಕೆಟ್ಟಗುಣವುಳ್ಳ 
ವನು ; ಹೀನನಾದವನು ; ಪೊಲ್ಲರಲ್ಲದರಂ ಪೊಲ್ಲರೆಂದು ನುಡಿದೊಡೀ 
ಬಾಹಾದುದು (ಕುರಾಮಾ. 0೦೬-೩೯5) ; ಕಳ್ಳುಡಿವವರಂ' ಪೊಲ್ಲರೆಂಬಂತೆ 
ಪಾಲ್ಗುಡಿವವರನೇಕೆ ಪೊಲ್ಲರೆನ್ನರ್‌ (ರರರ೯ಕ್ಕು, ೭೪೩). ೫. ಕೇಡುಂಟು 
ಮಾಡುವವನು ; ಅನಿಷ್ಟಕಾರಕ : ಹಿಮಧಾಮಂ . - . ಶ್ರಿರಂಧ್ರಂ 
ಗಳೊಳತಿಶುಭದಂ ಶೇಷದೊಳ?* ಪೊಲ್ಲನಕವ್ಯಂ (ಕಾತತಿ. ೧೦-೪)- (ಗು). ೬. 
ಒಳ್ಳೆಯದಲ್ಲದ ; ಕೆಟ್ಟದಾದ : ಪದಿನಾಜು ಪೊಲ್ಲ ಕನಸುಗಳಂ ಕಂಡಂ 
(ನಡ್ಮಾಳಾ- 68-೨0); ಸಂಜೆಯಂತೆ ಪೊಲ್ಲ ವಸ್ತುವಿನೊಳ್‌ ರಾಗಿಯಾಗದೆ 
(ರರ್ಮಾನ್ಮು. ೩-೪೯); ಪೊಲ್ಲ ಕೆಯ್ತವರುಂ ದುರ್ಭಗತ್ವವಖಂ ಕಿವಿಗೆ ಸೊಗಯಿ 
ಹಿದ ಪೊಲ್ಲ ಸ್ವರೆಂಗಳುಂ . . . ಎಂದಿವೆಲ್ಲಮಶುಭನುವುಂಕರ್ಮಫಲಂಗಳುಂ 
(ಕಸಾರ, 30) ; ವೊಲ್ಸ ಸುದ್ದಿಗಳನೊರೆತರೊನನ್‌ ಒಲ್ವನೊರ್ವನುಮಿಲ್ಲ 
(6ಕಿಗೊ. ೦೩-೨೬೦). ಹೊಲ್ಲ: ೧. ಬೇಡ ಬೇಡ ಅನ್ಯದೈವದ ಸಂಗ ಹೊಲ್ಲ 
(೧ಸವ. ೬೦೪) : ಬಜ್‌ಯ ವಿಚಾರ ಹೊಲ್ಲ (ಹಕಳಾ. 6-೩೦) ; ನೆರೆ ಹೊಲ್ಲ 
ದುರಾಚಾರಿಗಳ (ಅ೧ಂಕೇ. 0೦೨6-೪೨) ; ಹೇಳಿ ಮಾಡುವುವು ಹೊಲ್ಲ, ಅದು 
ಆತ್ಮಪ್ರಶಂಸೆ (ಕಾಂತರಾ. 8೬). ೪. ಪಲ್ಲವನನಲ್ಲೆಂದು ವೆಲ್ಲನಂ ಹೊಲ್ಲೆಂದು 
(8ಗ೦. ೦೭-೦೦6 6ಗಳಿ) ; ಇಲ್ಲದಿಹ ಕಾಲಕ್ಕೆ ತಾ ಹೊಲ್ಲನವ[ಶಾಾಂ. ಹೊಲ್ಲ 
ಹನು]ಜನರಿಂಗೆ ಅಲ್ಲದ ಗುಣದ ಅರಸಿಂಗೆ ಸಾಲಕ್ಕೆ ಕಲ್ಲೆದೆಯು ಬೇಕು 
(ಸರ್ವಶ್ಯ - 99೭). ೭. ಅಪರಾಧ; ತಪ್ಪು: ಹಗೆ ಹೊಲ್ಲ ದೈವದಲಿ 
(ಳುವ್ಮಾರ್ರೋ. ೧-೪)- (ಗು). ೮. ಕೆಟ್ಟ ಸ್ವಭಾವದ; ದುಷ್ಟ : ಕಲ್ಲಿನಲ್ಲಿ 
ವಲ್ಲಭನ ಕಂಡೆವೆಂದು ಬಡಿದಾಡುತ್ತಾರೆ ನೋಡಾ ಅಲ್ಲಯ್ಕಾ ಈ ಹೊಲ್ಲ 
ಮನುಜರು (ಸಿದ್ಧವ. ಕೆ. ೨೦೩-೬೮೦) ; ಹೊಲ್ಲ ದೈವವನಿನಿತು ನೀ ನೋಡು 
ವೆನದೆಂದರೆ ಕರವ ನಾನೀಗ (ಸಂರಶಃ 6-50) ; ಹೊಲ್ಲ ಜೋಗಿಯ ಮಾತ 
ಕೇಳಿದರು (ಸಿದ್ಧಪು- ೨-೩೩). 
ಪೊಲ್ಲಾಗು, ಹೊಲ್ಲಾಗು ಇ ೧. ಕೆಡುಕಾಗು ; ಅನಿಷ್ಟವಾಗು : 
ಅದು ಲೇಸಾದೊಡಂ ಪೊಲ್ಲಾದೊಡದೆ:ನ್ನ ಪುಣ್ಯಂ (ರೀ: ೩-೭೯ ವ): 
ಕಲ್ಲಾಗಲೇನು ಹೆೊಲ್ಲಾಗಲೇನು ಅದು ಬಲ್ಲತನಕೆ ಸಲ್ಲ ಆ ನಲ್ಲೆ ತಾನು 
ಇರುವಲ್ಲಿ ನಿತ್ಯ ಇರುತಿಹನು ಒಬ್ಬ ನಲ್ಲ (ರಳು. ೬೩-೦೩). ೨. ಕೇಡು 
ಬಗೆ ; ಕೆಟ್ಟುದನ್ನು ಎಣಿಸು : ಇದಕ್ಕಾವನಾನುಂ ಹೊಲ್ಲಾಗಿರೆ ೫ » 
ಕುರುಕ್ಷೇತ್ರ ವಾರಣಾಸಿ ಸಾಯಿರಕವಿಲೆಯುವುಂ - . . ಕೊಂದೆ ಪಂಚ 
ಐಂಹಾಪಾತಕನಕ್ಕು (೪ಇ. 1v, ೨೦-೦೩ ; ?)- 
(ದೇ. ॥ ತಮಿ. ಪೊಲಮ್‌, ಪೊಲ್ಲಾ; ಮಲ, ಪೊಲ್ಲಾ] 

ಪೊಲ್ಲಕೆಯ್‌ "ಪೊಲ್ಲಗೆಯ್‌' ನೋ. 

ಪೊಲ್ಲಗೆಯ", ಪೊಲ್ಲಕೆಯ್‌ (ಕ್ರಿ). ೧. ಕೆಡುಕುಮಾಡು : ಕೇಡುಂಟಂ 
ಮಾಡು : ವನಜಾಕ್ಷಿ ದೋಷಿಯಲ್ಲದ ನಿನಗೆ ಕರಂ ಪೊಲ್ಲಗೆಯ್ದೆ೦ (ಶಂಠತಂ- 
೭೭-೨೦); ಇದಾವುದು ಪೊಲ್ಲಗೆಯ್ದನೀ ಮುನಿಸವಿವೇಕಮೆಂದು ನುಡಿದಳ್‌ 
(ಶಂಠಾನತಿ- 00-೩6), ೨. ತಪ್ಪು ಮಾಡು; ವಲ್ಲಭೆಯರ್‌ ಪೊಲ್ಲಗೆಯ್ದ 
ರಂತುಸಿರದೆ ಕುಳ್ಳಿರೆ (ಧರನ್ಮು- ೪-೦೩೪) - ಪೊಲ್ಲಕೆಯ್‌ : ೧. ಎನಿತಾ 
ದೊಡಮೇಂ ಪ್ರಭು ಪೊಬ್ಲಕೆಯ್ಗುಮೇ (ಕಂಠಠಾ. ೦೦-೬೩) ; ಕಳೆವಂ 
ಮಿಥೈಯನೇಜಶಸಿ ಕಳತ್ರದೊಳ್‌ ಪೊಲ್ಲಕೆಯ್ದರೆಂದಿಲ್ಲದುದಂ ಗಟಪಿದೊಡೆ 
(ಕಂರಾವಾ. €-೪) ; ಇವರ ಕೊಲ್ವುದುಂ ಪುರುಷಾರ್ಥಮಲ್ಲ ಚಿಃ ಪೊಲ್ಲ 
ಕೆಯ್ದಿರಿ (ತೀಪು. ೪-೦೦ ವ). ೩. ಹಾದರ ಮಾಡು; ವ್ಯಭಿಚರಿಸಂ : 
ಬ್ರಹ್ಮ ಫಘಾತಿವೋದನೆಂಬುದೇಕೆ ತನ್ನ ಸುತೆ ಪದ್ಮೆಯೊಳು 
ಪೊಲ್ಲಕೆಯ್ದ ನೆಂಬುದೇಕೆ (ಶಸಾರ- ೪೬೪) - [ ಪೊಲ್ಲ -- ಕೆಯ) 

ಪೊಲ್ಲಗೆಯ್ದೆ (ನಾ). ಅಯೋಗ್ಯವಾದ ಕೆಲಸ; ಕೆಟ್ಟ ಕಾರ್ಯ : 
ಇಲ್ಲದಿರೆ, ಎಂತಕ್ಕುಮ್‌ ಈ ಪೊಲ್ಲಗೆಯ್ದೈ;? (9ಕ್ಕತ್ಮಾ- 6-09)- 

[ ವೊಲ್ಲ * ಗೆಯ್ಮೆ (ಎ ಕೈಮೈೆ)] 


ಛಾ 


15 


೫೯೫೫ 


ಪೊಲ್ಲಮಾನಸ 


ಪೊಲ್ಲದು, ಹೊಲ್ಲದಂ (ನಾ). ೧. ಕೆಟ್ಟುದು ; ಹೀನವಾದುದು : 
ಒಳ್ಳಿತ್ತೂ ಕೆಯ್ಯೊರಾರ್ಪೊಲ್ಲದುಮದಣನ್ನೆ (ಇಆ- ಸ. ೬೧-೬; 7ನೆಯ ಕತ); 
ಇದು ಪೊಲ್ಲದೊ ತಾನಿದೊಳ್ಳಿತೋ ಮೇಣಿದೆಂಬುದಂ ಬಗೆಯಲಾರ್ತೆ 
ನಲ್ಲಾಕ್ಷಣದೊಳ” (ಕಾರಂಪೂ. ೭5೬) ; ಒಳ್ಳಿತ್ತೂ ಪೊ[ಶಾಕಾಂ. ಹೊ]ಲ್ಲದೆಂಬು 
ದನೊಳ್ಳಿಶ್ತಾಗಆ್‌ವವಂಗೆ ಜಿನವಚನಂ ತಾನೊಳ್ಳಿತ್ತು (ಸಮಪ, ೩-೩೦). 
೨. ಅಹಿತವಾದುದು ; ಅನಹ್ಯವಾದುದು : ಪೊಲ್ಲದಂ ನುಡಿದೊಡೆ 
ಕೇಳ್ವಿ ಮುಣ್ಟರೆ ಸದಾಚರಿತರ್ಜಿನಭಕ್ತರೆಲ್ಲಿಯಂಂ (ಸಮಶ. ೩-೨೩) ; ಮನ 
ದೊಳ್‌ ಪೊಲ್ಲವನೆಂತಂಂ ನೆನೆಯರ್‌ (ಕಾನ್ಮಾಷ ೨೩೫), ೩. ಅಯೋಗ್ಯ 
ವಾದಂದು ; ಅನುಚಿತವಾದುದು : ಸರಿಯಲ್ಲದುದು : ಈ ನೆರೆದ 
ಗುರುಜನಂಗಳ್‌ ಮಾನಿನಿಯರ ಮಂದೆ ಕರ್ಣ ಪೊಲ್ಲದಂ ನುಡಿದೈ 
(ಶಂಕಠಾ. ೨-6೦) ; ಪೊಲ್ಲದಂ ನುಡಿದನಾತನಂ ಬಿಸುಟಂ ತಕ್ಕಿಪ ನುಡಿಯ 
ನುಡಿವನೇ (ಗಯಪೂ. ಸಲ್ಪ್ಲಮ ವಿಪ್ರಂಗಿಂತಿದು ಪೊಬ್ಲದು 
(ಸಮಶ. ೨-೩6). ೪. ಅನಿಷ್ಟವಾದುದು ; ಕೇಡು; ಕೆಡುಕು: 
ರಿಸಿಯರೊಂದಿಜುವೆಗಪ್ಪೊಡಂ ಪೊಲ್ಲದಂ ಬಗೆಯದವರೆನಗಹಿತವಂಂ 
ಬಗೆವರೆ (ನಡ್ಮಿರಾ- ೦೬೬-೨೬) ; ಎನ್ನ ಪುಣ್ಣೊಳಗೆ ನಿನ್ನ ರೋಮಂ ಷೆಗೆ 
ಪೊಲ್ಲದಪ್ಪುದು (ಕಂಕತಂ: ೦98-03); ನಿಮ್ಮಾಶ್ರಮದತ್ತಲ್ಲೋೋಗಿಮಿರ್ದಂದ 
ರಸರ ದೆಸೆಯಿಂ ನಿಕ್ಕುವಂ ಪೊಲ್ಲದಕ್ಕುಂ (ಸುಕುಮಾ, ೭-9೦) ; ಭುವನಜನಕ್ಕೆ 
ಗೋನಿವಹಕ್ಕೆ ಪೊಲ್ತ್ಲ[ದು ಸವನಿ]ಕನ್ಠ (ಅಟ್ಕರು: ೬-೦೭). ಹೊಲ್ಲದು: ೩. 
ಕೋಲ ಬಲುಹುಂಟಾಗೆ ನಾಲಗೆ ಹೋಲ ನುಡಿಯದು ಹೊಲ್ಲದೇನಿದು 
ಖೂಳೆ ಕಟಕಿಯ ಮಾತು ಬೇಡಂಬಿನಲಿ ಮಾತಾಡು (ಕುವ್ಕಾಳ. ೪-೩೦)- 

[ಆ ಪೊಲ್ಲ./ತಮಿ. ಪೊಲ್ಲತು. ಪೊಲ್ಲತು] 

ಪೊಲ್ಲದುಗೆಯ್‌, ಪೊಲ್ಲದುಗೈ (ಕ್ರಿ). ೧. ಕೆಡುಕು ಮಾಡು ; ಕೇಡು 
ವರಾಡು: ಒದವುಗೆ ನಿನ್ನ ಸಂತತಿಗೆ ನೂರ್ವರುದಗ್ರಸುತರ್ಕಳೊಂದೆ 
ಗರ್ಭದೊಳಿನೆ ಕೆಮ್ಮನಿಂತು ಪೊಸೆದಿಕ್ಕಿದೆ ಪೊಬ್ಬದುಗೆಯ್ದೆ ರ್ಯ (ತಂತ. 
೦-೦೩೦) ; ಪೊಲ್ಲದುಗೆಯ್ದೆ ನೆಂದು ನಹುಷಂಜಗರಂ ಪರಿದಪ್ಪ ದೈನ್ಮದಿಂ 
ಬಲ್ಲಿದನಪ್ಪಗಸ್ತ ,ಮುನಿಯೊಳ್‌ ದಯೆಯಂ ಪಡೆಯಲೈ ಬಂದಮವೋಲ್‌ 
(ಉರಂಫೂ. ೦೦೩) ; ಕರಮಿಂತೊಂದವಿವೇಕಮಂ ನೆಗಟಶ್ನಿರಂದೇಕಿಂತುಟಂ 
ಪೇಬದಿರ್ದಿರೆ ಪೊಲ್ಲದುಗೆಯ್ದಿ ರೆಂದು. ಜಡಿದೆರ್‌ ಕುಂತೀ 
ಸುತರ್ಕೊಂತಿಯ೦ (ಗರಾಯಂ. 00-90). ವಿ. ಹೀನಕಾರ್ಯವನ್ನು 
ಮಾಡು; ಪಾಪ ಮಾಡು: ಭೋಗೋಪಭೋಗಂಗಳ್ಲಿ ಪೊಲ್ಲದುಗೆಯ್ದೊಲ್ಲದ 
ಪೆಂಡತಿಗೆ ಪೇಸಿದಂತೆ. ವೇಸಿ (ರರ್ಮಾನ್ಮ- ೩-೨೦). ಪೊಲ್ಲದುಗೈ : 
೧. ಹಿಂದು ಮುಂದರಿಯದೆ ಪೊಲ್ಲದುಗೈವನು ನರಕದ ಭಯವಿನಿತಿಲ್ಲ 
(ಇಂಕಾಶ. ೦೭೯-೮೨). [ ಪೊಲ್ಲದು + ಕೆಯ, ) 

ಪೊಲ್ಲದುಗೈ “ಪೊಲ್ಲದುಗೆಯ್‌? ನೋ. 

ಪೊಲ್ಲನುಡಿ, ಹೊಲ್ಲನಂಡಿ (ನಾ). ಕೆಟ್ಟ ಮಾತು ; ಅಹಿತವಾದ ನುಡಿ : 
ಶಿಶುಪಾಲನ ಪೊಲ್ಲನುಡಿಗೆ ಸೈರಿಪುದು (8ಗು- ೦೬-೪೭). ಹೊಲ್ಲನುಡಿ H 
ಆಲಿಪುದುಮಾ ಹೊಲ್ಲನುಡಿಯ ಕಿಡಿಕಿಡಿವೋಗಿ (ಕೇತರಾ. ೩-೩೪) ; ಬಿಲ್ಲೇಶನ 
ಬಾಯಿಂದ ಹೊಲ್ಲನುಡಿಗಳ ಕೇಳಿ ಎಲ್ಲರು ಬೆರಗುಗೊಂಡರು (ಏಿರ್ಕಥಿ. 
೦೩-೪೬): [ ಪೊಲ್ಲ + ನುಡ್ಮಿ? 

ಪೊಲ್ಲಬ್ಬೆ (ನಾ). ಒಬ್ಬಾಕೆಯ ಹೆಸರು : ನಾಗುಳರ ಪೊಲ್ಲಬ್ಬೆ ಮಾಡಿಸಿದ 
ಬಸವಿ (ರೂಂಕಕಾ. ೦೯೩೪. ರಾಜಿರನ್ನೂಂ್‌- ೦೦೬-೨೦ ; 

[ಪೊಲ್ಲ 151 ಅಬ್ಬೈ] 

ಪೊಲ್ಪ್ಲಮಾತು " ಪೊಲ್ಲವಾತು ' ನೋ. 

ಪೊಲ್ಲಮಾನಸ, ಪೊಲ್ಲಮಾನಿಸ (ನಾ). ಕೆಟ್ಟ ಮನುಷ್ಮ; ದುರ್ಬುದ್ಧಿ 
ಯಂಂಳ ವನು : ಅಧ ಮುರ ಪೊನಬ್ಸಮಾನಸರ ದುರ್ಜನರ ಜಾರಜಾತರ 
ಎಜಾತಿಗಳ್ಳಿ ಯೋಗ್ಯಮಪ್ಪಯೋಗ್ಗಮಂಗೆಯ್ದಿರಿ* ಸರಡ್ಮಾರಾ. 6-09) ; 


೨-೨೦) ; 


781). 


ಪೊಲ್ಲಮಾನಸಿ ೫೯೫೬ ಪೊಸಅಡಕೆ 


ದುರ್ಯೊೋಧನನಪ್ಪೊಡೆ ಪೊಲ್ಲವನಾನಸನಾತನುಂ ನೀಮುಮೊಂದೆಡೆಯೊಳಿರೆ 
ಕಿಸುಆುಂ ಕಲಹಮುಮೆಂದುಂ ಕುಂದದು (ಕಂಶಠಾ, 3-೪೨ ನ). ಪೊಲ್ಲ 


ಪೊಲ್ಲಲಿಂಗಿ (ನಾ). (ಅನ್ಯಪಂಥದ) ಹೀನಯತಿ ; ಸಂನ್ಯಾಸಿ ; ಪೊನ್ನ 
ತಳಿಗೆಯೊಳ ನಾಯ್‌ ತುಯ್ಕಲನುಣ್ಣ್ಟುದಂ ಕಂಡುದಟ್‌ಂ ಪೊಲ್ಲಲಿಂಗಿಗಳರ 


ಮಾನಿಸ : ಪೊಲ್ಲಮಾನಿಸರ ಪೊಲ್ಲವೊಗಂಗಳ* (ಕಮರ. ೧೭೭ ಶ್ರಯೋ)- ಸರ್ಕಳಿಂದಂ ಪೂಜಿಸೆ ವಡುವರ್‌ (ನಡ್ಗಾಉ. ೪೬-36). [ಪೊಲ್ಲ ೬ ಲಿಂಗಿ] 
[ಪೊಲ್ಲ 4 ವಾಾನಸ್ಮ (ಆ ಮಾನುಸ)] ಪೊಲ್ಲವಾತು. ಪೊಲ್ಲಮಾತು (ನಾ).  ಪೊಲ್ಲನುಡಿ : ಎದ್ಲಿಯದೀ 
ಪೊಲ್ಲಮಾನಸಿ (ನಾ). ದುಷ್ಟಹೆಣ್ಣು : ನೀಂ ಪೊಲ್ಲಮಾನಸಿಯೆ ಎಂದು | $ ಸುದ್ದಿ ರಾಮ ಮಡಿದನೆಂಬ ಪೊಸ್ಸವಾತಿದ ತಂದರಾರೂ (ಕುಂಿಸಾಂ- 


ಮನದೊಳೆ ಬಗೆದೆ೨ (ನಾಂ. 0೬-೨6). 
ಪೊಲ್ಲಮಾನಿಸ 'ಪೊಲ್ಲಮಾನಸ' ನೋ. 
ಪೊಲ್ಲಮೆ. ಹೊಲ್ಲಮೆ (ನಾ). ೧. ದುಷ್ಟತನ ; ಕೆಟ್ಟತನ : ಪೊಲ್ಲಮೆ 


[ಪೊಲ್ಲ 4 ಮಾನಸಿ] ೩೬-೦೦೪). ಪೊಲ್ಲಮಾತು : ನಿಮ್ಮಂದಿಗರ್ವಂಶದ ಕೇಡಂ ನೋಡದೊಳ್ಳಂ 
ಬಗೆಯದೆ ಪಟಗಂ ಪಂತಕಕ್ಕಂ ಭಯಂಗೆಳ್ಳದೆ ಪೇಟರ್‌ ಪೊಲ್ಲಮಾತಂ 


ನುಡಿಯಲಿದು ಮನಂ ನೋಟ್ಟಿ ಸಂಕಲ್ಪಜಲ್ಬಂ (ಶಂಂಾನೂ. ೯-೦೬೯). 


ಯುಂ ಗುಣಮಂಂ ತಮಗಲ್ಲದೆ ಪುದುವಲ್ಲ (೪ಂರಾ. ೩-೦೬6); ಅವೀ 
ನಾಥನ ಗೆಯ್ದ ಪೊಲ್ಲಮೆಃ.ಮೆನ್ನೊಳ್ಳಿಂಗಮಿಎಂ ಸಕ್ಕಿಯಾಗು (ಶಂಶಥಾ. 
೯-೨೬); ಪೊಬ್ಲಮೆಯೊಳೊಂದದೆ ಚಾಂರಿತ್ರದೊಳ್‌ ಕೂಡಿ ನೆಗಟ್ಟ ಧರ್ಮಮೆ 
ಸದ್ಭವರ್ನಿಂ (ರರ್ಮಾಮ್ಮ - 9-೧೬): ೨. ಕೆಡುಕು: ಅಹಿತ; ಕೇಡು: 
ಕಂಸಕೃತಾಪಚಾರದಿಂ ನಿರ್ವಿಚುರಮೆ ಪೊಸ್ಲಮೆಯಾದುದು (8ಗವಿ. ೨-೬೦ ವ); 
ಆ» ನಿನಗೆ ಮಾಡಿದ ಪೊಲ್ಲಮೆಯುಂಟೆ (ದಕಕು. ೦೦-೭೩) : ಈಗಳೋ 
ತಾನೆ ಗೆಯ್ದು ಪೊಲ್ಲಮೆಗೆ ದೇವರ್ಗೆ ತೆತ್ತಪನ್‌ ಈ ದಂಡಮವನ್‌ 
(೨ರಶ್ರ. ೦.೦೦). ೩. ದೋಷ; ತಪ್ಪು: ಸಂಸಾರದ ಪೊಲ್ಲಮೆಯು 
ಮನನಿತ್ಯತೆಯುಮಂ ಬಗೆದು ವೈರಾಗ್ಯಪರರಾಗಿ (ವಡ್ಮೂರಾ, ೪೩-೪6) ; 
ಏಗಾನ:ಮೊ:ದು ಪೊಲ್ಲಮೆಯನಿಲ್ಲದುದನುದೃವಿಸಿ (ನರಫು. ೧೩-೩೪ ವ): 


[ಪೊಲ್ಲ + ಮಾತ್ತು] 


1 | ಪೊಸ, ಹೊಸ (ಗು). ೧. ನೂತನ; ನವೀನ ; ಒರ್ವಳ್‌ ಪೊಸ ಶ್ರುವಕಿ 


೬. ೬ ೬ ಕಲ್ಬ್ಪಲೆಯೊರ್ಗ ನಿರ್ಗಂಥಮಪ್ಪ ರೂಪಂ ಕಂಡು ಬೆರ್ಚಿದೊಡೆ 
(ವಡ್ಡಾರಾ. ೪೨-00) ; ತಾವರೆಯ ರಜಂಗಳುಬ ಪೊಸ ನುಣ್ಮಳಲಿದೆ 
ಪುಬಿಲ್ಲಳಂ ಮನೋಹರಕೃತಕಪ್ರವಾಹಿನಿಯೊಳಂಗನೆ ಮಾಡಿಸು 
ತಿರ್ದಳರ್ಥಿಯಿಂ (ಕಾದಂಕಾ- 39): ಪೊಸ ಪೊನ್ನ ಪರಿಯಾಣದೊಳೆಸೆ 5 
ಅಮೃತಾನ್ನವನು ನಾಯಿಸಂಬುದಂ . . . ನೈಪ2ಳಂ ಕಂಡಂ (ಫುಕ್ಕಾಸ್ತ್ರ- 
ಪೊಳ ಜೊನ್ನಂ ತನ್ನ ಕೀರ್ಶಿಪ್ರಭೆ ಪಸರಿಸಿತೆಂಬಂತೆ ಸೊಂಪೇಅ* 
(ವೃತಂ. ೨6-00): ೨. ಚೆಲುವಾದ; ಮನೋಹರವಾದ : "ಪೊಸ 
ವೆಳ್ಹಿಂಗಳ೯, *ಪೊಸಸಂಜೆ' ಪರಾ. ೩. ಶುಭ್ರವಾದ: ಸ್ವಚ್ಛವಾದ; 


೯-09); 


ವಂರುಳೇ ಪೊಲ್ಲಮೆಯೆ ಲೇಸು ನಲ್ಲರ ಮೆಯ್ಕೊಳ್‌ (ಯಶಠೋಶ. ೨-೪೨). ನಿರ್ಮಲವಾದ “ಪೊಸದಳಿಂಬ". “"ಪೊಸನೀರ್‌' ಪರಾ- 
೪. ಕಳಂಕ; ಅಪವಾದ : ಇನ್ನುಮೊಂದು ಕಥೆಯಂ ಪೇಟಸ್ತಿನ್ನ ಮೇಗಣ| | ೪, ಚಿಕ್ಕದಾದ ; ಎಳೆಯ ವಯಸ್ಸಿನ; “"ಪೊಸನವಿಲ್‌' ಪರಾ 


ಪೊಲ್ಲಮೆಯಂ ಪಿಂಗಿಸಿಕೊಳ್ತಿಂ (ರರ್ಮಾಮ್ಮ, 03-04೭). ೫. ಪಾಪ: 
ಆದಂ ಪೊಲ್ಲನಯೆೊಳ್‌ ಸಲೆ ನಡೆವರ್‌ ದುಷ್ಣಮಮೆಂಬಯ್ಹನೆಯ 
ಕಾಲದೊಳ್‌ (6೦ಫು. 03-೩೬). ಹೊಲ್ಲಮೆ: ೧. ಅಗಲ್ಮೆಯಲ್ಲಿಯಂಂ 
ಹೊಲ್ಲಮೆಯಲ್ಲಿಯು೨ ಪ್ರತ್ಯವುಯಮೆಂಬುದು (ಹಯಂ. ೦೩೬-೩೮) ; 
ಸ್ವೀಜೀವನದ ಹೊಲ್ಲಮೆ ಸಹ ನಯಸೇನನ ತೀಕ್ಷ್ಣವುದ. ನೋಟಕ್ಕೆ 
ಸಿಲುಕದೆ ಹೋಗಿಲ್ಲ (ತನಸಿ- ೪3). ೨. ವಲ್ಲಭ ನಿನಗೇಗೆಯ್ದೆಂ 
ಹೊಲ್ಲದೆಯಂ (ನಳಶಂ.- ೩೪೪). ೩. ಒಸಗೆ ತಮ್ಮದೆನೆ ಪೆರ್ಪೆಯೊಡನಾಡಿ 
ಹೊಲ್ಲದೆುಯ ಕೆಳಗಿಕ್ಕಿ ತಿಳಿದೆಲರ್ಚುವ ಬಾಳ್ಗೆ ಸೊಲ್ಲೇನು ? (ಕಾಲರ. 
೬. ಕೆಟ್ಟ ಮಾತು ; ನಿಂದೆ: ಈ ಕಡೆಯ ಬಾಯಿಂದ 
ಒಳ್ಳೆಯ ಮಾತಾಡುತಿದೆ ಆ ಕಡೆಯ ಬಾಯಿಂದ ಬರಿಯ ಹೊಲ್ಲಮೆಯೆ 
ಹೊರಹೊವ್ಮನ್ಮುತಿದೆ (ಬಿಗಾಳಿ. ೩೦). [ಪೊಲ್ಲ +೬ -ಮ್ಮೆ) 
ಪೊಲ್ಲಮೆಗಾಣ್‌ (ಕ್ರಿ). ದೋಷವನ್ನು ಕಾಣು; ತಪ್ಪನ್ನು ಕಾಣಂ ; 
ಮನಮನಗಲ್ವ ಲೊಂದೆಡೆಯ ಪೊಲ್ಲಮೆಗಾಣೆನೆ ಬೇಅದೊಂದು ರೂಪಿನ ನಿಧಿ 
ಬೇಜದೊಂದು ಕಡುಗಾಡಿಯ ಸನ್ನಿಧಿ (ಕಾಂತಿಪು- 6-೭೯); ಪೊಲ್ಲಮೆಗಂಡದ 
ನಟ್‌ದುಂ ಮೆಲ್ಲನೆ ಸಯ್ಮಾಗೆ ತಿರ್ದುವರ್ಸುಕವೀಶರ" (ರರ್ಮಾಮ್ಮ . ೦-೪೩) ; 
ಫೊಲ್ಲಮೆಗಂಡವರ್ಮೂಿದು ತವ್ಮೂಯ ತೊಟ್ತಿರನೆಂತು ಮಾಲಕ್ಟೊಡಂ 
ಸಲ್ಪದೆ (ಕೃಂಗಾರ. ೩-೩೦): [ಪೊಲ್ಲಮೆ ಕಾಣ್‌] 
ಪೊಲ್ಲಮೆಗೆಯ್‌ (ಕ್ರಿ). ಕೆಟ್ಟುದನ್ನು ಮಾಡು; ಕೇಡುಂಟುಮಾಡು : 
ಸಂಜೀವಕಂಗೆ ನೀ ಕೂರ್ಪೆಯಪ್ಪ ಬರಣದಿಂದಾತನೆನಿತು ಪೊಲ್ಲಮೆಗೆಯ್ದ 
ನಾದೊಡಮೊಳ್ಳಿದನೆಂದು ನುಡಿದವೆ (ಶಂಶತಂ. ೦೦೧-೬); ಪೊಲ್ಲವೆ:ಗೆಯ್ಯ 
ಲಾಅದಿದು (£ನುದ. 09-೬೦) ; ಪೊಲ್ಲಮೆಗೆಯ್ಯಲ್ಟು ್ಟಿದೆಡೆಗೆ ನೆಲನೆಲ್ಲ 
ಮನುಜದಳಅಪ ಖಳ ನೀ ನನೆಎಲ್ಲಂ (ಉದದೇ. ೪-೩೫) 
[ಪೊಲ್ಲಮೆ 4 ಕೆಯ್‌,] 
ಪೊಲ್ಲಯ್ಯ (ನಂ), ಒಬ್ಬಾತನ ಹೆಸರು: ಮಟ್ಟೂರ ಸಾಯಿರ 
ಒಟ್‌ನ್ರರ್ಬ್ಬ್ವರುಂ ಪೊಲ್ಬ೧ಸ್ಕನ ಮಾಡಿಸಿದ ದೇಗುಲಕ್ಕೆ ಕೊಟ್ಟ ಮಣ್‌ 
ಓಳ. iv; ಎಳುರೂ. ೪0-4; 982)- [ಲ ? + ಅಯ್ಯ 


೭೩-೦೩೭) - 


25 


30 


35 


40 


೫. ಪಕ್ಷವಾದ ; ಮಾಗಿದ; "ಪೊಸವಣ್‌' ಪರಾ. ೬. ಬಿಸಿಯಾದ; 
“ಪೊಸನೆತ್ತರ್‌', “ಪೊಸಪಾಕ' ಪರಾ. ೭. ಮಾಸದಿರಂವ ; 
ಅಳಿಸದಿರುವ: 'ಪೊಸಪಜ್ಜೆ' ಪರಾ. ೮. ಬೇರೆಯ ; ಮತ್ತೊಂದು: 
“ಪೊಸವೆಸರ್‌' ಪರಾ. ೯. ಮೊದಲನೆಯ ; ಪ್ರಥಮ : "ಪೊಸಗಾರ್‌' 
ಪರಾ. ೧೦. ಅಧಿಕವಾದ ; ಅತಿಶಯವಾದ: *ಪೊಸಸಿರಿ' ಪರಾ. 
ಹೊಸ; ೧. ಆವರಿಸಿದುದು ಮತ್ತೆ ಹೊಸ ಮೇಳಾವದಲಿ ಕುರುಸೇನೆ 
(ಕನಿವ್ಕಾಕ ೧೪-೩೮); ಹೊಳಲು ಹೊಸ ರೀತಿಯಲಿ ಮಿಗೆ ಕಂಗೊಳಿ 
ಸುತಿರ್ದುದು (ತೊರರಾ. ೦-೯-೦೦); ಈ ಹಳೆಯ ಹೇಳಿಕೆಗೆ ಹೊಸ ಉಸಿರು 
ತುಂಬಿದ್ದಾರೆ (ರ್ರಾಂ- 93). Pp 'ಪೊಸ' ಮತ್ತು "ಹೊಸ" 
ಎಂಬ ಈ ಶಬ್ದಗಳು ಇತರ ಅನೇಕ ನಾಮಪದಗಳೊಡನೆ ಸೇರಿ 
ಸಮಾಸವಾದಾಗ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತವೆ. 
ಪೊಚ್ಚಪೊಸ, ಪೊಸಪೊಸ, ಹೊಚ್ಚಹೊಸ, ಹೊಸಹೊಸ (ದ್ವಿರು ): 
ಪೊಚ್ಚಪೊಸ ಮಲ್ಲಿಗೆಯಂ ಮುದದಿಂ ತಂುಜ:ಂಬಿ (ರರ್ಮೂಮ್ಮ. ೭-೦೬೮); 
ತನಿಗಂಪು ತೀವಿರ್ವ ಪೊ.ಕ್ಚಪೊಳ ಪೂಗಳಂ ಕೊಂಡು (ಶ್ರತ್ತರ.ಹ. ೩೨೩-೨೮); 
ಪರಿಯಾಣದವಿ ಪೊಸಪೊಸ ಪದುರ್ಥಶ್ರೇಣಿಯಂ ಲೇಸಾಗಿ ಗಡಣಿಸಿ 
(ವಿಸಫು. ೩೩-೦೧): ಹೊಚ್ಚಹೆ ಸ ಬೆಣ್ಣಿಗಾಸಿದ ತುಪ್ಪ (ಸಮ್ಮಕ್‌. ೭-೨೪); 
ಹೊಚ್ಚಹೊಸ ಹೊನರಂಬಿನಶಿ ತೆಗೆದೆಚ್ಚನು  (ರೇಂ;ಮ. 
ಅಂಗಡಿಗೆ ಹೊಸ ಹೊಸ ಬಗೆಯ ಸೀರೆಗಳು ಬಂದಿವೆ 
(ಬಹುವ): ರಸಭಾವಾಭಿನಯಂಗಳ ಪೊಸವೆ ಪುಗಿಲ್‌ 
ಪೊಸವೆ ನಯಂ ಪೊಸಪ ಕರಣಂಗಳುಂ ನಿಪ್ಪೊಸವೆನೆ 
ನಾಟ್ಕಾಗವುಮಂ (ಅಂತು. ೯-೨೩)- 
[ದೇ.॥ತವಿು. ಪುತಿಯ, ಪುತು; ಮಲ. ಪುದು; ತುಳು. ಪೊಸ, ಹೊಸ; 
ಕೊಡ. ಪುದಿಯದ್‌; ಕೋತ. ಪುವ್‌) 


೩-೨೬), ಲೆ 
(ಕೂ). ಪೊಸವು 
ಪೊಸವೆ ಚಲ್ಲಿಗಳ್‌ 
ಪೊಸಯಿಸಿದಳಾಕೆ 


ಪೊಸಅಡಕೆ (ನಾ). ತಾಜಾಆಡಕೆ ; ಹಸಿಯಡಕೆ : ಪೊಸಸುಗ್ಗಿ, ಪೊಸ 


ಆಡಕೆ (ಭಾತಾರೂ. 
(ಕಮದ. ೩6 ಪ್ರಯೋ). 


೪೪ ಉರಾ): ಪೊಅಅಣ, ಒಳಲಟ್ಟಂ, 


[ಪೊಸ -- ಅಡಕ] 


ಪೊಸಅಡಕೆ 


ಪೊಸಂತಿಲ್‌, ಪೊಸಂತಿಲು, 


ಪೊಸಎಲದಡೊೆ 


ಪೊಸಎಲರು (ನಾ). ಸ್ವಚ್ಛವಾದ ಗಾಳಿ ; ನಿರ್ಮಲವಾದ ವಾಯು: 
ಪಳವಾನೇ ! ಪೊಸಎಲರೇ! (ಜೊಂಗಳು. ಹಾರೈಕೆ: ೦೭). 
[ಪೊಸ + ಎಲರು (-ಆ ಎಲರ್‌)] 
ಪೊಸಒಲುಮೆ (ನಾ)- ನವೀನವಾದ ಪ್ರೇಮ, -ಭಕ್ತಿ : ಭಕ್ತರ ಚರಿತೆ 
ಗಳನಾನಂದದಿಂ ತಿರುಪಾಟ ರೀತಿಯೊಳೊಂದಿ ಪಾಡುತೆ ಪೊಸ ಒಲುಮೆ 
ಸಲೆ ಪೊಣ್ಣಿ (ಕಾ ಉಂ- ಪೊಡವಡುತವೊಲವುಣ್ಮಿ? ಕೀರ್ತಿಸುತ (೩ಸಫು. ೨೭-೭೦). 
[ಪೊಸ +೬ ಒಲುಮೆ («ಎ ಒಲ್ಮೆ)) 

ಪೊಸತಿಲ್‌, ಪೊಸತಿಲು, ಹೊಚ್ಚಲ, 

ಸಂತಿಲ್‌, ಹೊಸಂತಿಲಂ, ಹೊಸತಿಲ್‌, ಹೊಸತಿಲು, ಹೊಸಲು, 
ಹೊಸಿಲು, ಹೊಸ್ತಲು, ಹೊಸ್ತಿಲ್‌, ಹೊಸ್ತಿಲ, ಹೊಸ್ತಿಲು (ನಾ).೧. 
ಬಾಗಿಲ ಚೌಕಟ್ಟಿನ ಕೆಳಭಾಗ; ಉತ್ತರಾಸ; ದೇಹಳಿ: “ಗೃಹಾವಗ್ರಹಣೀ* 
ದೇಹಳೀ-ಈ ೨ ಪೊ(ಹೊ)ಸಂತಿಲ್‌” (ಹರಾಯು- ೩80-09೭8) ; ಮೇರು 
ಪೊಸಂತಿಲ್‌ ಕುಡಿತೆಯ ನೀರಂಬುಧಿ ಗಗನತಳಮೆ ಕೈ ದಿವಿಜಗಣಂ ಕಾರೊಕ್ಕ 
ಲೆಂದೊಡುಟ್‌ದವರಾರಾತನ ಮಸಪ ಮಸ್ವರದೆಸಕಮನಿಲೌಪರ್‌ (ಕಾವ್ಯ ಸಾ- 
೨೬೪ ಕೂರ್ರಕ) ; ಎನಗೆ ಪೊಸಂತಿಲೀ ನೆಗೆದ ಎಜ್ರದ ವೇದಿಕೆ ಗೋಷ್ಟದಂ 
ದಲೀ ವನನಿಧಿ ಪಾಯ ಮಾಗಧನನೀಗಳಿ ಕಟ್ಟುವೆನಿಲ್ಲಿ (ಅ೩ಪು. ೦೨-೭೦) ; 
ನಿತ್ಕಬಿಂದುಗಂ- _ಬೆಡಂಗು. . .ಪೊಸಂಶಿಲ್‌, ಗಳಂತಿಗೆ (ಕರು. ೩೬ ಪ್ರಯೋ). 
ಪೊಸಂತಿಲು : ೧. “ ಪೊಸಂತಿಲು ದೇಹಳಿಯುಮಕ್ಕ್ಯ ” (ತರ್ಮಿನಂ. 26). 
ಪೊಸತಿಲ್‌ : ೧. ಪೊಸತಿಲ ಮೇಲನೊಕ್ಕೆ ಅದು ಮಾಸಲ ತಂಯ್ಯಲನಟ್ಟು 
ಬಾಗಿಲರ್ಚಿಸಿ (ಶಸಾರ. ೪8) ; ಪೂದೋಂಟಕ್ಕೆ ಪೋಗಿ ನಿಚ್ಚಲುಂ ಪೂಗಳು 
ಕೊಯ್ದು ಕೊಂಡು ಮನೆಗೆ ಬರುತ್ತಾ ಮಾರ್ಗದ ಬಸದಿಯ ಪೊಸತಿಲೊಳೊಂ 
ದೊಂದು ಪೂವನರ್ಚಿಸುತ್ತಂ (ಭುಕ್ಕಾಸ್ತ. 0-93 ಕ). ಪೊಸತಿಲು: ೧. 
ಅಸುವೆವೊರಲೊನಕೆ ಗೂಟಂ ಪೊಸತಿಲು ಮನೆಮನೆಯ ಕೆಂಧ... ದೆಯ್ವ 
ಮಿಂತಿವೆಂಬರ್ಮೂಢರ್‌ (ಸಶುಶ. ೪-6೨) ; ಬಸವಿಯರೊಳು ಪಾತಕಿನಿಯ 
ರೊಳು ಮತ್ತಸತಿಯರೊಳು ಕೆಳೆಗೊಳದೆ ಪೊಸಶಿಲ ಪೊಜಗಡಿಯಿಡ 
ದೊಳ್ವೆಂಡಿರ ಜಸವಳ್ಳಿ ಜಗವ ಪರ್ಬುವುದು (ಹಂ೦೪- ೪-೪). ಹೊಚ್ಚಲ : 
೧. ಬೆಚ್ಚನ ಮನೆಯಾ ಹೊಚ್ಚಲದೊಳಗೆ ನಿಂತರು ಭಟ್ಟರು ಹಣಕುತ 
ಹೊರಗೆ (ಗಂ. ೪೪-೭); ನೀ ಹೊಚ್ಚಲವುಗ ಅಉಲಿಟ್ಟೀದಿ, ಹಿತ್ತಲದಾಗಿನ 
ತುಲಸೀಗಿಷ ಕಮರಿ ಹೋತು (ಸರೂ. ೩೪. ಹೊಸಂತಿಲ್‌ : ೧. 
ಅ ಗೃಹಾವಗ್ರಹಣೀ. ದೇಹಳೀ _ಈ ೨ ಪೊ(ಹೊ)ಸಂಶಿಲ್‌ ” (ಹಂಾಯ, 
8೦-೦೪೭) ; ನುಡಿಯೆಲ್ಲಂ ಹೊಲೆ ಸೂರುಳೊಳ್ನಿಅ್‌ ಹೊ!ಶಾಾಾಂ- ಪೊ) 


೫೯೫೭ 


20 


30 


ಪೊಸಂತಿಲು 
ಪೊಸಂಬ, 


ಪೊಸಕೆಂದಳಿರ್‌ 


ನನ್ನ ಬಾಳು ಸಾವಿನ ಹೊಸಿಲನ್ನು ಮೆಟ್ಟೆತತ್ತಿ (ಉತಾನೆ. 60); ಹದಿನೆಂಟರ 
ಹೊಸಿಲನ್ನು ದಾಟ್ಟಿದರೂ ವಿಲಾಸಜೀವನವೇನೆಂಬುದನ್ನೇ ಅವಳು ಅರಿಯ 
ದವಳಾಗಿದ್ದಳು (ಕೂಶಸ- ೨೪). ಹೊಸ್ತಲು : ೧. ನರಸಿಂಹರೂಪದಿಂ 
ದೈತ್ಮನಂ ಪಿಡಿತಂದು ಹೊಸ್ತಲೊಳಗೆ ಸಂಜೆಯೊಳ್‌ ತನ್ನ ತೊಡೆಯೊಳ್‌ 
ಕೆಡಪುತುಗುರ್ಗೊನೆಗಳಿಂ ಜಠರಮಂ ಬಗಿದು (ಕೆಬಕ್ಸ. ೩೩-೩); ವಂಂಂದಣಂ 
ಗಣಮನೆಲ್ಲವನುಡುಗಿ ಸಲೆ ಹೊಸ್ತಲೊಲೆಗಳಿಗೆ ಸಾರಣೆಯನೇ ಹಾಕಿ 
(ಪಂತ ೨-0೩)- ಹೊಸ್ತಿಲ್‌: ೧. “ಗೃಹಾವಗ್ರಹಣೀ, ದೇಹಲೀ. ಈ 
೨ ಹೊಸ್ತಿಲ ಪೆಸರು” (ಪಾಕರಾ- ೧09). ಹೊಸ್ತಿಲ ; ೨. ಬಳ್ಳಾರಿ ಕನ್ನಡ 
ನಾಡಿನ ಹೊಸ್ತಿಲದಂತೆ (ತುಂಗ. ೨೭)- ಹೊಸ್ತಿಲು: ೧. ಹೊಸ್ತಿಲಲ್ಲಿ 
ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ 
ನಿದ್ದಾನೊ ಇಲ್ಲವೊ (8ನ. ೪೩); ನಡ:ಹೊಸ್ತಿಲನು ಮೆಲ್ಲನೆ ದಾಂಟಿ 
(ಸಂಠಶ. 09-90); ಬಾಪೂಜಿಯು ಚಿತ್ರವೊಂದು ವತಾತ್ರ್ರ ಅವರ ಅರಮನೆಯ 
ಹೊಸ್ತಿಲನ್ನು ದಾಟಿ ಒಳಗೆ ಕಾಲಿಡುವುದು ಅಸಾಧ್ಯವಾಗಿತ್ತೂ (ಂಂಠು. 6). 
ಹೊಸತಿಲ ಹುಣ್ಣಿವೆ, ಹೊಸ್ತಿಲ ಹುಣ್ಣಿವೆ - ಮಾರ್ಗಶೀರ್ಷಮಾಸದ 
ಹುಣ್ಣಿಮೆ; p ದೇವತೆಗಳ ಆಗಮನಕ್ಕಾಗಿ ಹೊಸ್ತಿಲನ್ನು ಪೂಜೆ 
ಮಾಡುವ ದಿನ: ಮಾರ್ಗಶೀರ್ಷ ಶುದ್ಧ ೧೫ನೆಯ ತಿಥಿ ಹೊಸತಿಲ 
ಹುಣ್ಣಿವೆ (ಕಾಶ್ಮ. ೦೬೪) ; ಹೊಸ್ತಿಲ ಹುಣ್ಣಿವೆಗೆ ಹೊಸ್ತಿಲ ನೆಡುಗಿತ್ತು 
ಬನದ ಹುಣ್ಣಿವೆಗೆಲ್ಲ ಬನ ನಡುಗಿದೆ (ಸ6ಗೀ- 3೩-೩6): ಹೊಸತಿಲು 
ದಾಟು, ಹೊಸಲು ವಾಟು- ೧. ಮನೆಯ ಹೊಸ್ತಿಲನ್ನು ದಾಟು ; 
ಹೊರಗೆ ಹೋಗು : ಮನೆಯ ಹೊಸತಿಲು ದಾಟುವ ಮುನ್ನ, ಅವರು 
ಹಿತ್ತಲ ಕಡೆಗೆ ಹೋಗಿ, ತಮ್ಮ ಮೂಕಜೀವಗಳೆನ್ನೂ ಮಾತನಾಡಿಸಿ 
ಬರುವರು (ಕಾದ್ರಕಾ. ೩೨). ೨. (ಆಲಂ) ಹದ್ದು ಮಾರು ; ಅಂಕೆತಪ್ಪು : 
ಬೀದಿಯವರ ಮುಂದೆ ನಾಟ್ಯವಂಡಲು ಸರಿಯಾದ ಹೊಸಲು ದಾಟಿವ 
ಹೆಣ್ಣು ಇವಳು (ಗೋಫುರ. 30) - [ಆ ಪೊಸತು ? 4 ಇಲ್‌) 
“ಪೊಸಂತಿಲ್‌' ನೋ. 
ಸಬ, ಹೊಸಬ (ನಾ). ಗುರುಶಿಲ್ಲದವನು; ಅಪರಿಚಿತ : 
ಒಂದೆಡೆಗೆ ಪಬ*ಯನಿಂ ಪೊಸಂಬನೆ ಲೇಸು (ಕಂಕಕು. 60೬-೪) ; ಎಚಾರಿಸ 
ದುಂತೆ ಪೊಸಂಬರೆ.ತ್ತೆಯಂ ಕೊಳ್ವುದು ತಕ್ಕೂದಲ್ಲು (ಕಮದ. ೦೩೬ ಪ್ರಯೋ); 
ಆವನಾನೊರ್ವನಾಗಲಿ ಪೊಸಂಬಂ ಬರಲ" [ಕಾಣಾಂ. ಪೊಸಬನೆಯ್ತೂರಲಳ] 
ಭಾವಜ ರಾದವರ್‌ ಪತ್ತೆಂಟು ಪಗಲವನ ಭಾವಮಂ ನೋಡಿಯೊಳ್ಳಿದನಾ 
ದೊಡೆ ಇಳಕೊಳ್ಳಬೇಕು (ತಕ್ಕು*ೌ, 00-80). ಪೊಸಬ : ಪೊಸಬರೀ ದೇಶ 


ಸಂತಿಲ್‌" ಪೊಂಗೊಳಲ್‌ ಪುತತ್ತಿವಾಯ್ಕುಡಿನೀರೊರ್ಮೆಗೆ ಕಮ್ಮನಪ್ಪ ದಳಬಳವನಜ್‌ಯಿರಿ (810ರಫು. 6-೬೭) ; ವಿ:ಸುನಿವಣ್ಣದ ವಮೆಂಯಿ ಗವಾಧಿವ 
ಬಟಿ೨ನೀರೊರ ದೈವಂಗಳುಂ ಪಡಿಗೆತ್ತೋಡಿದುವಿ:ಕೆಗಂಜಿ (ರೀರಾತ- ಕಂಧರವು ಮೆಅ್‌ವ ಪೊಸಬನಿವನಂಬಗನೆನಿಸನೀಕ್ಷಿಸಲು (ತಾಕ್ಮಳಾ. 0-೩). 
೨-0೦೨): ಹೆೊಸಂತಿಲು: ೧. ಒಂದು ಹೊಸಂತಿಲನ್ನು ದಾಟುವುದ ಹೊಸಬ : ಹೊಸಬರಪ್ಪ ಕೊಯ್ಲಾಳಿಗಳು ಬನ್ನಿ ಯೂರೊಳ್‌ - - * 


ರೊಳೆಸಾಗಿ ಬಿಟ್ಟಿದೇವನೂ ಬಂದನು (468. ೨೬೪9). ಹೊಸತಿಲ್‌ : 
೧. “ದೇಹಳಿಯದೊಗೆದ ಹೆೊಸತಿಲೆನಿಕ್ಕೂಂ” (ಮಂಗರಾ- ೩೯-೦೨), 
ಹೊಸತಿಲು: ೧. ಹೊಸತಿಲ ಪೂಜಿಸಿ ಹೊಅವಟ್ಟು ಹೋದ ಒಕ್ಕಲಿತಿಯಂ 
ತಾಯಿತ್ತೆನ್ನ ಭಕ್ತಿ (ಅಸರ. ೪೨೨); ಈ ಜನದ ಬದುಕಿನ ಸೊಗಸು ಸಂಸ್ಕೃತಿ 


ಎರಡು ಪಣಮಂ ಕೊಟ್ಟು ಕೊಯ್ವರ್‌ (೫೪3. ೩1-1, 0೪೦-೨೦; 1094); 
ಸಂವರ್ತರಂದ್ರನೊ ಹೊಸಬನಿವನಾರೆಂದು ತಲ್ಲಣಿಸಿತ್ತು ರಿಷಸೇನೆ 
(ಕುಪ್ಮಾರ್ರೋ. ೦೨-೨೦); ವರ್ತಕನೊಬ್ಬನು ಹೊಸಬ ಗಿರಾಕಿಗೆ ಉಪದೇಶ 
ವಿತ್ತನನ (ಇಂತಾಶ. ೦೨೦-೯೦). (ಎ ಪೊಸ -- - ಬ್ಮ. |ತುಳು- ಪೊಸಬೆ] 


ಯರಳಿ ಪರಿಮಳಿಸಲೆಂದು ಹೊಸತಿಲಲಿ ಹಚ್ಚಿಟ್ಟ ಹಣತೆ ಒಳಗು ಹೊರಗೂ 
ಕೂಡಿ ಬೆಳಗಲೆಂದು (ನಿಂಮೂ. ೪-೬); ಹೊಸತಿಲಲ್ಲಿ ಅಡಿಯುರಿಸುತ್ತಿದ್ದ | 40 
ಹಾಗೆಯೇ ಮುಕ್ತಾ ಆನಂದಭರಿತಳಾದಳು (ಆಕ್ರರು. ೦೨೬). 
ಹೊಸಲು : ೧. ಹೋಮಶಾಲೆಯ ಹೊಸಲು, ಹೊಸದಾಗಿ ಮಾಡಿರುವ 


ಪೊಸಕಂಪು " ಪೊಸಗಂಪು' ನೋ. 

ಪೊಸಕನ್ನಡ « ಪೊಸಗನ್ನಡ ' ನೋ. 

ಪೊಸಕಳ್ತೆಲೆ « ಪೊಸಗಳ್ತಲೆ ' ನೋ. 

ಪೊಸಕಿಟ್ಟಳ (ನಾ). ತಾರುಣ್ಯದ ಹೊಸಮದ,-ಸೊಕ್ಕು : ಅಸಿಯ 


ಸಮ್ಮಾರ್ಜನೆಯಿಂದ ಶೋಭಿಸುತ್ತಿರುವುದು (8ಳುಂಕ- ೬೩-೦೬): ರೈತರೆಲ್ಲ 
ಮನೆಯ ಹೊಸಲಿಗೆ'ಕಾಯು ಒಡೆದಿಟ್ಟು ಧೂಪ ಹಾಕಿ ಪೂಜಿಸುತ್ತಿದ್ದರು 
(ಹುಟ್ಮಣ. ೬೨). ಹೊಸಿಲು; ೧. ಖೋಜಾ ನಸ್ರೆದ್ದೀನ್‌ 
ಪೆೊಸಿಲನ್ನು ದಾಟಿದನು (6ಗೆಶೂ. ೨೨೪). ವಿ. (ಆಲಂ) ಅಂಚು; ಗಡಿ: 


ಸೆಳೆ ತಳದೊಳಕಿ ರಂಜಿಸೆ ಪುರ್ವವ್ಮಳಿಸೆ ಪತ್ತೆಸಾರ್ವವರಂ ತರ್ಜಿಸಿ 
ಕಾಮನ ಪಡಿಯಅತಿವೊಲೆಸೆದಳ್‌ ಪೊಸದೇಸೆಕಾರ್ತಿ ಪೊಸಕಟ್ಟ (೫೫. ಲೈ 
ಳದೊಳ್‌ (೨ರ೯ಕೇ. ೨-0೩). [ಪೊಸ + ಕಿಟ್ಟಳ) 


ಪೊಸಕೆಂದಳಿರ್‌ : ವೊಸಗೆಂದಳಿರ್‌ ' ನೋ. 


ಪೊಸಗಂಪು 


ಪೊಸಗಂಪು. ಪೊಸಕಂಪು (ನಾ). ಆಗ ತಾನೆ ಹುಟ್ಟಿರುವ ಸುಗಂಧ; 
ಹೊಸದಾದ ಸುವಾಸನೆ : ಮಲರ್ದಲರ್ದ ನಾಗಸಂಪಗೆಯಲರ್ಗಳೊಳ 
ಗ್ಗಲಿಸಿ ಬಿರಿವ ಪೊಂಬಾಟಿಕಿಯ ತಣ್ಮಲೆವ ಪೊಸಗಂಪಿನೊಳ್‌ ಪುದಿದಲೆವೆಲ 
ರಾಆ್‌ಪುದು ಖಚರದಂಪತಿಶ್ರಮಮಂ (60. ೦-೬೪): ಕಪ್ಪುರದ ಕಂಪುಮಂ 
ಸೂಡಿದ ಬಾಸಿಗದ ಪೊಸಗಂಪನಿಂಬಾಗೊಗೆದಿರೆ ಮಾಡಿದುದು ಚಮೆರರುಹ 
ಗಂಧವಹಂ (ಶಂಶಂ- 0೫-೨8). ಪೊಸಕಂಪು ; ಬಂದು ಮುನೆಗೆಯ್ದೆ 
ಪೊಸಂಂಪು ಕವಿದಿರೆ ಕಂಡು ಎಂದಿನಂತಲ್ಲದೆ ನವೀನವಾಗಿರೆ ಕಂಡು 
(ತಿರೆರೆ. ದೇ. ೩-೪)- [ಪೊಸ + ಕಂಪು] 

ಪೊಸಗನ್ನಡ. ಪೊಸಕನ್ನಡ, ಹೊಸಗನ್ನಡ (ನಾ). ೧. ಹೊಸ ಬಗೆಯ 
ಕನ್ನಡ ; ನವೀನತೆಯುಳ್ಳ ಕನ್ನಡ: ಪೊಸಗನ್ನಡದಿಂ ವ್ಯಾವರ್ಣಿಸುವೆಂ 


ಸತೃತಿಯನೆಂದು ಕನ್ನಡಮಂ ಚಿಂತಿಸಿ ಕೊಡಲಾಆದಕ್ಕಟಿ ಮಿಸುಕದ ಸಕ್ಕದ, 


ಮನಿಕ್ಕುವವನುಂ ₹ವಿಯೇ (ರರ್ಮಾನ್ಮು. ೦-೪೦) ; ವಾಸುಂಮತಿ ವಂರ್ಣ್ಣಿ 
ಸಿದಂ ಶ್ರೀಸಜ್ಜನತಿಳಕನೊಸೆದು. ಪೊಸಗಂನಡದಿಂ (ಕೊಲ್ನಾಕಾ. ೦೫-೧೦೦ ; 
1186) ; "ಪೊಸಗನ್ನಡ' ಎಂಬ ಪದಪ್ರಯೋಗ ಪ್ರಾಚೀನಕನ್ನಡಸಾಹಿತ್ಯ 
ದಲ್ಲಿಯೂ ಆಗಾಗ ಬರುತ್ತಿದೆ (ಸಾಸನೂ. ೦). ಪೊಸಕನ್ನಡ : ೧. ಮಹಾ 
ಮುನಿಮತ ಮಿಗೆ ವೇಬ್ಮನೆಸೆಯೆ ಪೊಸಕನ್ನಡದಿಂ (ಮುಕಿ. ೦-೫೩): 
ಹೊಸಗನ್ನಡ : ೨. ಹಳೆಗನ್ನಡ, ನಡುಗನ್ನಡಗಳಿಂದ ಭಿನ್ನವಾದ 
ಈಗಿನ ಕನ್ನಡ : ಈಗ ನಾವು ಬಳಸುತ್ತಿರುವ ಭಾಷೆ “ಹೊಸಗನ್ನಡ? 
(08. 0); ಕನ್ನಡಮಾತೆಷ್ಟು ವಧವಾಗಿರುವದು?. ಹೊಸಗನ್ನಡ 
ವೆಂತಲೂ ಹಳಗನ್ನಡವೆಂತಲೂ ಎರಡು ವಿಧವಾಗಿರುವದು (ಹೊನುಗೆ- ೦): 
[ಪೊಸ + ಕನ್ನಡ] 

ಪೊಸಗಬ್ಬ (ನಾ). ನವೀನರೀತಿಯ ಕಾವ್ಯ : ಈಗಡೀಗಡಿನ ಕಥಾನ್ವಯಕ್ಕೆ 
ರಸಮೂಂ ಫೊಸಗಬ್ಬಮಪೂರ್ವಮಾವುವುಳ್ಳೊಡಮವು ಪೇಟ ಸಾಧಿಸದ 
£ಬ್ಬಮೆ ದಲ್‌ ಕವಿಚಕ್ರವರ್ತಿಯಾ (ಕಾಂತಿಫು. ೧೨-೬೪)- [ಪೊಸ -- ಕಬ್ಬ) 

ಪೊಸಗವಲು, ಹೊಸಗವಲು (ನಾ). ಹೊಸಬಗೆಯ ವಾಸನೆ, 
ಕಂಪು: ಪೊಸಗವಲು ನಾರುತಿದೆ ಬಂದು (ಕಂಕ- ೫0). ಹೊಸಗವಲು: 
ನಜುಗೋಲನೊತ್ತಿಂದ ದಕ್ಷಿಣಗಿದಿರಾಗಿ ಮಜ್‌ಯೆರಳೆಗಳೋಡಿ ಬಂದು 
ದುಃುದುಜನೀಕ್ಷಿಸಿ ಹೊಸಗವಲಿಗೆ ಬೆಚ್ಚಿ ಬಿಜಿತೋಡಿದುವು ಕಂಡ ಕಡೆಗೆ 
(ಕರಕ. ಇ೭-೬೨)- [ಪೊಸ 4+ ಗವಲು (ಆ ಗವುಲು)] 

ಪೊಸಗಳ್ತಲೆ, ಪೊಸಕಳ್ತಲೆ (ನಾ). ಆಗ ತಾನೆ ಆವರಿಸಂತ್ತಿರುವ 
ಅಂಧಕಾರ : ಪೊದಳ್ಹ ವೆರ್ಗಳ್ತೆಲಿ ನಾಲ್ಲಿಸೆಗಳ್ತಲಿ ಪೊಸಗಳ್ತಲೆ 
ರಸಿಗಳ್ತಲೆಯೆನಿಸಿ ಕೂಡಿ ತೀವಿತು ತಿವಿರಂ (೧೦೪. ೪-೬೩). ಪೊಸಕಳ್ತಲೆ ; 
ಪೊಸಕಳ್ತಲೆಯದು ತನುವಂ ಮುುಸುಂಕೆ ಕರ್ಬಕ್ಕಿ ಗೆತ್ತಗಲ್ವುದು 
ಚಕ್ರಪ್ರಸರಂ (ರಾಜಕೇ, 0೦-0೮). [ಪೊಸ + ಕಳ್ತೆಲೆ (.ಆಕಟ್ಟಲೆ)) 

ಪೊಸಗಬಿಮೆ (ನಾ). ಆಗತಾನೆ ಬೆಳೆಬಂದ ಬತ್ತ ; ಪೊಸಜಂದಿಯ ಬೆಳೆ 
ದೊಜಗಿದ ಪೊಸಗಟಮೆಯ ಪೊಸತರಲ್ಹ ತಾವರೆಗಳ ಕಂಪಸದಳಮೆಸೆದಿರೆ 
ದೆಸೆದೆಸೆಗೊನಗೆಯೊ ಬರ್ಪಂತೆ ಕಣ್ಣಿ ವಂದುದು ಶರದಂ (60ಫು- ೧೦-೬). 

[ಪೊಸ 4 ಕಲಮೆ (ಎಕಟವೆ)] 

ಪೊಸಗಾಡಿ (ನಾ). ನವೀನವಾದ ಸೌಂದರ್ಯ ; ಹೊಸಸೊಬಗು : 
ಅವರಿರ್ವರ ರೂಡಿವಡೆದ ಪೊಸಗಾಡಿಯುಮಂತವರಿರ್ವರ ಬೇಟಮುಮಂತ 
ವರಿರ್ವರೊಳಲ್ಲದಿಲ್ಲ ಪೆಜಿತೊರ್ವರೊಳಂ (ಕಣ್ಮಿಕಾ: ೧೪) ; ಮದನಮಹಿಷಿ 
ಮೆಯ್ಸಣ್ಣನ ಪಟ್ಟದ ಸುದತಿಯರ್ಗಿಮ್ಮುಡಿಯಾದೈಸಿರಿ ಪೊಸಗಾಡಿ ಚದುರು 
ಚೆಲ್ವು ಎದಿತವಿಭವವಂುಂಟೀಕೆಗೆ (8ಯ:ಕಾ- ೪೭). [ಪೊಸ + ಗಾಡಿ] 

ಪೊಸಗಾರ್‌, ಪೊಸಗಾರು (ನಾ). ವರ್ಷಾರಂಭದ ಮಳೆಗಾಲ ಮತ್ತಾ 
ಆಗ ಸುರಿಯುವ ಮಳೆ ; ಮುಂಗಾರು ; ಕರಮುಚ್ಚಮಪ್ಪ ಬೆಟ್ಟುಗಳ 
ತಟಂಗಳಿಂ ಸುರಿವ ನಿರ್ಮುರಮಂಂ ಪೊಸಗಾ[ಾಂ- ಕಾ)ರೊಳಿಂತಂ ಬೆಳ್ಳಗೆ 


ರ೯೫೮ 


ಪೊಸಜವ್ವನ 


ಪಥಿಕಾಂಗನುಜನಮನಂಜಿಸುವಂತಿರೆ ತೋಜ್‌ ಸುತ್ತಲುಂ (ಕರಣ. ೦-೦೨೪); 
ವಿದಗ್ಗೆ ಪುರುಷಾಯಿತಂ ತಗುಳೆ ನರ್ತಕೀಲೀಲೆಯಿಂದದೊಂದು ಪೊಸಗಾರ 
ಸೋಗೆನವಿಲಾಟವುಂ ತೋಲದಳಿ್‌ (60ಪು. 0೨-೦೪); ಪಸುರ್ವಲ್ಲಂ 
ಮೇದು. . . ಪೊಸಗಾರೊಳ್ತಾರಲೊಳ್‌ ಕಣ್ಣರೆಮುಗಿದಿರೆ ಸೃಕ್ವಂಗಳಿಂ 
ಸೂಸೆ ಫೇನಪ್ರಸರಂ ಮೆಲ್ಕೊತ್ತುತುಂ ನಿಂದುದು ವನಮಹಿಷೀವೃಂದ 
ಮಾನಂದದಿಂದಂ (ಶಂಕಾಶಾ- ೭-೦೩೭). ಪೊಸಗಾರು : ಪೊಸಗಾರೆನಿಸುತೆಕ್ಷನು 
ಗರೆವವುಪಚರದಲ್ಲಿ ಜಾನಕಿವೆರಸು ಲಕ್ಷ್ಮಣಸಹಿತಲೈತರಲಾಗ ಘನಕಾಲ 
[ವೊಸ-- ಕಾರ] 
ನೋ. 


(ರರಾಮಾ. ೦೯೬-೩೯೪) - 


ಪೊಸಗಾರು «ಪೊಸಗಾರ್‌' 


10| ಪೊಸಗಾವರ (ನಾ). ಹೊಸದಾದ ಸ್ವರ; ನವ್ಯಧ್ವನಿ: ನುಣ್ಣೆಸೆವ ಮಾಮರ 


25 


46 


ನೊರ್ಮೊದಲಲ್ಲದುಣ್ಮುವುಯ್ಕಲ ಪೊಸಗಾವರಂ ಪುಗಿಲೊಳೇನೆಸೆದತ್ತೊ 
ಬಸಂತವತಾಸದೊಳ್‌ (ಶಂಶರಾ - ೨-೦೨). [ಪೊಸ + ಗಾವರ] 

ಪೊಸಗು (ಕ್ರಿ). ಲಭಿಸು ; ದಕ್ಕು : ವಸುಧೆಯೊಳುಯಿುಾ ತನುವು ಯಾರು 
ನಂಬುವರು ಪೊಸಗಿದಯಾ ರಾಜ್ಯಭೋಗಗಳು ನಿವಿಂಗ್ಯ್ಕಾಕೆ (ಯಪಳ. ot): 

[( « ತೆಲು. ಪೊಸಂಗು, ಪ್ರೊಸಗು) 

ಪೊಸಗೆಂದಳಿರ್‌, ಪೊಸಕೆಂದಳಿರ* (ನಾ). ಎಳೆಯ ಚಿಗುರು,-ಕಂಡಿ; 
ನವಪಲ್ಲವ : ಬಳಸಿದ ಮಾಧವೀಲತೆಯ ಬಳ್ಳಿವಳ್ಳಿಯ ಬಳ್ಳಿಗಾವಣದ 
ಮುಂದೆ ಬಳ ಓಳಬಳೆದೆಳದಳಿಸುವ ಪೊಸಗೆ೨[೭8ಕಾಂ-ಕೆಂ]ದಳಿರ ಗೊಂದಳ 
ದೊಳ್‌ (ಅರಿತು. 00-೭೦ ನ). ಪೊಸಕೆಂದಳಿರ್‌ : ಪೊಸಕೆಂದಳಿರ್ಗಳ ದಾಳಿಂಬ 
ಸಾರಮಂ ಕಟ್ಟೆ ತನ್ನ ಬಣ್ಣದೊಳೆದು ರಂಜಿಸೆ (ಕಾಂತಿಪು- -0೬)- 

[ಪೊಸ 4 ಕೆಂದಳ೦) 

ಪೊಸಗೆಂಪು (ನಂ). ಮನೋಹರವಾದ ಕೆಂಪುಬಣ್ಣ; ಪಸರಿಸಿದ ಪದ್ಮರಾಗದ 
ಪೊಸಗೆಂಪಂ ಮಾಂಸಮೆಂದು ಮುಂ ಕರ್ದುಕಲ್ಮಾಟಿಸಿಯುಂ (ಅಂಶ. 
0೨-೦೨೨) :. ಪೊಸಗೆಂಪೇಜಶ*ದ ಬಂಬಫಲವ ಗಿಳಿ ಮಸಗಿ ಸಂತಸದೆ 
ಪೀರ್ವಂತೆ (ಕಂನರಿ. ೦೦-೪೦). [ಪೊಸ + ಕೆಂಪು] 

ಪೊಸಗೆಲ್ಲ (ನಾ). ನೂತನ ವಿಜಯ : ಸಾರಿಯಂ ನಲಿದಿಡುವಂದು 
ಪಲ್ಲಟಿಸೆ ಪುಟ್ಟಿದಂದೋ ಪೊಸಗೆಲ್ಲಮಾಂಪೆನೀ ಲಲನೆಯೊಳೆಂಬ ಸಂಭ್ರಮದಿ 
ನುಣ್ಮಿದುದೊೋ ನಗೆ ನಿನ್ನ ವಕ್ವದೊಳ್‌ (ರೈತ. ೨6-೩೩). [ಪೊಸ.. ಗೆಲ್ಲ] 

ಪೊಸಗೆಅ್‌, ಹೊಸಕೆರೆ, ಹೊಸಕೆಆ್‌, ಹೊಸಗೆಟ್‌ (ನಾ). ಹೊಸ 
ದಾಗಿ ಕಟ್ಟಿಸಿದ ಕೆರೆ; ನೂತನತಟಾಕ : ಇದಕ್ಕೆ - 
ಆತ್ಮೂರ ಪೊಸಗೆಜಿಕಿಯುಂ ಬೆಲತೂರ ಇನಿಬರೆ ಸನ್ಮಥ ಬರದೊಂ 
ಶ್ರೀಧರವನ್ಮಿನ್‌ (ಎಕ. 111, ಮಂಡ್ಮ- ೦೪-೦೩; 907); ವಿದ್ಯಾದಂನಕ್ಕೆ 
ಪೊಸಗೆಆ್‌ಯ ಬಟ್ಟೆಯಿಂ ಬಡಗಮಣಿಯ ವೀಸಕದಯ್ಲು ಮತ್ತರ್‌ 
(ಇ೮- xii, ೩-೨6; 1064). ಹೊಸಕೆರೆ ; ನಡದು ಹೊಸಕೆರೆಯ 
ದಂಡಿನ ಹಾದಿಯಿಂ ತೆಂಕಲು ಪಡುವಮುಖವಾದ ಲಿಂಗಮುದ್ರೆಯ 
ಕಲ್ಲು (ಎಳ. 1% (1). 1612). ಹೊಸಕೆಅಕ : 
ಮಿಣ್ಮುಂಗಲ್ಲಲ್‌ ಪಲ್ಲವಕಟ್ಟೆನ್ಹು ಹೊಸಕೆಅಕಿಯ(ಂ] ೭ಟ್ಟಿಸಿ (ಎಇ, 
೨೦೬-೯; 1047); ಈಶಾನ್ಯಕ್ಕೆ ನಡದು ಹೊಸಕೆಲ್‌ಯ ಮೂಡಣ ಮುರಿಯ 
ಮಡ:ವಿನ ಹೆಬ್ಬಳ್ಳಮೆ (ಎಳ. 111( ೩), ಗುಂಡ್ಮುಶೇ.- 90-೬೩; 1320)- 
ಹೊಸಗೆಅ* : ಹೊಸಗೆಅಕಯ ಕೆಳಗೆ ಗದ್ದೆ ೨. ಮಖ £« « ಪೊಳ 
ಕೆಳಗೆ ಖಂ (ಎಕ. 1%(8). ಕತಿಮರಾ. 3೬೪-೩೨3; 1484) - (ಪೊಸ. ಕೆಜಿ) 

ಪೊಸಜವ್ವನ, ಪೊಸಜೌವನ, ಹೊಸಜವ್ವನ (ನಾ). ನವಯೌವನ ; 
ಹೊಸ ಪ್ರಾಯ ; ಏರುಂಜವ್ವನ : ಪೊಳಜವ್ವನದ ಮುಂಬಣ್ಣದಂತೆ 
ಕರ್ಪಂ ಕೈಕೊಂಡು ಕತ್ತುರಿಯಲಿ ಬರೆದಂತಪ್ಪ ವಿಕ್ರಾಂಶತಂಂಗನ 
ಎನಾಸೆಗಳಾತನ ಶೀನ ಪ್ರತಾಪಾನಳಧೂಮಲೇಖೆಯಂತಾದುವು (ಶಂಶಳೂ- 
3-೩೪ ನ) ; ಸಿರಿ ಸುರಚಾಪನಂತೆ ಪೊಸಜವ್ವನವಎುದ್ದಿಲ ಬೂದಿಯಂತೆ . . . 


ಕೊಳ್ಳೇಗಾ. ೭-೨೦; 


ಪೊಸಜವ್ವನೆ 


ಕಿಡಲಲ್ಲದೆ ತಾಂ ಸ್ಥಿರಮಾಗಲಾರ್ಕುಮೇ (ರರ್ಮಾನ್ಕು. 3-00): ಸೌಂದರ 
ಮಹೀಪತಿಗೆ ಪೊಸಜವ್ವನವನಂತವಿಭವದೊಳೊಪ್ಪುತಿರೆ (3ೌ0ರಫು. 9-೭). 
ಪೊಸಜೌವನ : ವಸುವಂ ದ್ವಿಜನ್ಮದಾನದೆ ಪೊಸಜೌವನಮಂ ಸ್ವದಾರ 
ಸಂತೋಷದೆ ನಿನ್ನಸುವಂ ಪಶಿಕಾರ್ಯದೆ ವರ್ಜಿಸಿದೈ (ಗರಾಯು. 8-೨೨). 
ಹೊಸಜವ್ವನ ; ಚಳಗತಿಯ ನಿರ್ಮಾಂಸಜಂಘೆಯ ಲುಳಿಯ ಲಾಗಿನ 
ಲಂಘನೆಯಲವ್ವಳಿಪ ಹೊಸಜವ್ವನದ ಹೊಮ್ಮಾರೆ ಹೊಳಕಿತಿದಿರಿನಲಿ 
(ಕೊರರಾ, ೩-೮-೦೩) - [ ಪೊಸ 4 ಜವ್ವನ) 

ಪೊಸಜವ್ವನೆ, ಪೊಸಜೌವನೆ (ನು) - ನವಯೌವನವನ್ನು ಹೊಂದಿ 
ದವಳು : ನೋಡಿದರ್‌ ಭಾವಿಸಿ ಸಗರನನಸಿಯ ಪಸಿಯ ಪೊಸಜವ್ವ ನೆಯರ್‌ 
(69ಕು. €-೩೬) ; ಸಂಧಾಮರೀಚಿಮಣಿವೇದಿಕಾಗ್ರದೊಳ್ತೆತ್ಳಾ ವಿನನಿಯಂ 
ಪಟ್ಟಿರಿಸಿ ಶಿರೋ ಪಚಾರಮನಸವಸದಿಂದಾ ಪೊಸಜವ _ನೆಯರೆಸಗುತ್ತಮಿರೆ 
(ಉರ. ೭-೩೩ 5)- ಪೊಸಜೌವನೆ ; ಪೊಸಜಾವನೆ ನಿನ್ನೀ ದೀರ್ಫಾಂಬಕ 
ದೆಸಕದ ಸಂಪತ್ತಿಗೆ ಮಿಗೆ ಸೋಲ್ತೀಯಸಿತೋತ್ಸಲ ದರದಳಿತಂ ತನ್ನ ಪರಾ 
ಗದ £ಷ್ಟವನು ಒಸೆದೀಯೆಲ್ಬಂದಿದೆ (೩ಯಕಾ. ೨-೦೭). [ಪೊಸ ಜವ್ವನೆ) 

ಪೊಸಜಾಗ (ನಾ)- ಮನೋಹರವಾದ ಮುರಕತವಂಣಿ : ಪೊಸಜಾಗಂ 
ಪೂರ್ಣಕಂಭಂ ದಧಿ ಮಧು ಸುಧೆ - - . ಮಿಸುಗೆ ಬಗೆಗೆ ಚೆಲ್ವುದುದುದ್ವಾಹ 
ಗೇಹಂ (ರೈತರ. ೩-9)- [ ಪೊಸ4ಜಾಗ್ಯ (ಇಚಾಗ್ಯ) ] 

ಪೊಸಜಾದಿ (ನಾ). ಅದೇ ತಾನೆ ಅರಳಿರುವ ಜಾಜಿ: ಪೊಸಜಾದಿಯ 
ಬೆಳೆದೊಆಗಿದ ಪೊಸಗಟವೆ೨ಯ ಪೊಸತರಲ್ಹ ತಾವರೆಗಳ ಕಂಪಸದಳಮೆಸೆ 
ದಿರೆ ದೆಸೆದೆಸೆಗೊಸಗೆಯ? ಬರ್ಪಂತೆ ಕಣ್ಣೆ ವಂದುದು ಶರದಂ (ಆಂಫ. 
೦೦-೬) ; ವೊಸಜಾದಿ ಚೆಲ್ವನೀಯುತ್ತಿರೆ ದೇಸಿಯಿ೨ಂ ನಿಎುರ್ದ ಸೋರ್ಮೂಡಿ 
ಯೊಳ್‌ (ರರ್ಮಾನ್ಶು - ೪-೦೩೭). [ಪೊಸ + ಜಾದಿ] 

ಪೊಸಜೌವನ “ಪೊಸಜವ್ವನ' ನೋ. 

ಪೊಸಜೌವನೆ *“ಪೊಸಜವ್ವನೆ' ನೋ. 

ಪೊಸತಳಿರ್‌ 'ಪೊಸದಳಿರ್‌' ನೋ. 

ಪೊಸತಿಕ್ಕು (ಕ್ರಿ) ಪ್ರಥವಂಬಲಿಯಂನ್ನು ಕೊಡು; £“ಪೊಸತಂ--ಇಕ್ಕು ಎ 
ಪೊಸತಿಕ್ಕು : ಒಕ್ಕಣೆ ಆದ ಮೇಲೆ ಅನ್ನವನ್ನು ದಿಕ್ಕುದಿಕ್ಕಗೆ ಚೆಲ್ಲಿ 
ಬಲಿಕೊಡುವುದಕ್ಕೆ ಪೊಸತು ಎಂದು ಹೆಸರು, ಮಲೆನಾಡಿನಲ್ಲಿ ಇದು 
ರೂಢಿಯಾಗಿದೆಯಂತೆ” (ಶಂಶರೀ- ೩೭೭): ಉತ್ತರನಂ ಜವಂಗೆ ಪೊಸ 
ತಿಕ್ಕುವಂತಿಕ್ಕಿ (ಶಂಶರಾ- ೧೦-೦೦೨ ಠ) ; ರಣದೊಳ್‌ ರಾವಣನಂ ಜವಂಗೆ 
ಪೊಸತಿಕ್ಕಲ್‌ . - - ಪುಟ್ಟಿದವರೇಂ ಸಾವತಾನ್ಯರೇ (ಶುಂರಾಮಾ. ೩-೦೬೦) ; 
ಟಿಕ್ಕಿಪನಂ ತುಟ ಮೇಕುದೋರ್ಪನಂ ಮಾಳಚಿಗಿಕ್ಕು ಪೂಟ" ಪುಸಿವನಂ 
ಪೊಸತಿಕ್ಕು[ಕಾಕಾಂ- ಪೊಸೆದಿಕ್ಕು]ಗೆ ಪಚ್ಚೆಗಾಅನಂ (ಸೂಕ್ತಿತು. ೮-೪೫೬; ಲೀರಾನ, 
೨-೦೭ ನೋ). [ಪೊಸತು--ಇಕ್ಕು) 

ಪೊಸತಿಲ್‌ “ಪೊಸಂತಿಲ್‌' ನೋ. 

ಪೊಸತಿಲು 'ಪೊಸಂತಿಲ್‌' ನೋ. 

ಪೊಸತು, ಹೊಸತು, ಹೊಸದ್ಲಿ, ಹೊಸ (ನಾ). ೧. ನೂತನ 
ವಾದುದು ; ನವೀನವಾದುದಂ : “ನವ್ಯಂ, ನವಂ, ನವೀನಂ, ನೂತನಂ, 
ಅಭಿನವಂ, ನೊತ್ತಂ-ಈ ೬ ಪೊ(ಹೊ)ಸತು” (ಹಾಯು. 006-೨೬) ; 
ನೆಲನುಂ ಪೊಟ್ಟುಂ ಪೆೊಲನ್ಮುಮನಲ್‌ದಂ ಬಟಂಯೊಳ್‌ ಪೊಸತುಂ 
ಪಟದುಮನಜ್‌ದು ಪರಯಿಸಲ್‌ ನೀನೆ ಬಲ್ಲೆಯ* (ಶುಶಕಾ- ೩-೪೬ ನ); 
ಮುಂತೆ ಪರಿದರು ಕೇರಿಕೇರಿಗಿದು ಪೊಸತೆನುತೆ ಬಸವನ ಪ್ರಾಣವಮಂ 
ಪರಿದಜಸುವಂದದಿಂ ಸರ, ೪-0೬೬) ; ವರಲಂಸ್ಕತಾಂಡವವೆಸೆದುದೈ 
ರಂಭಾದಿ ನರ್ತಕಿಯರಲಿ ಪೊಸತೆನಿಸಿ (ಕುಬ್ಮಾ. ೭-6೩). ೨. (ಆಲಂ) 
ಅಸಾಮಾನ್ಕವಾದಂದು ; ಅಪರೂಪವಾದಂದು : ಪೆಸರೇನಾರ್ಗಿ:ತನೀ 
ಜವ್ವನಿಗ ತವಸಿ ತೊಟ್ಟಿರ್ಪ ಕರ್ಣಾವತಂಸಂ ಪೊಸತೀ ಲೋಕಕ್ಕೆ (ಕಾರಂಪೂ. 


ರ್ಶರ೯ 


ಪೊಸತುಪ್ಪ 


೬೬೦); ಲೋಕದೊಳ್ಳಿಧಿಲಿಖಿತಮನ್ನಿವಾರಿಪರುಂಟೆ ಶಿವಶಿವಾ ಪೊಸತೆಂದು 
ಬಿಸುಸುಯ್ತು ಬೆಜಗುದನು (ಕೈ ಬಕಾ: ೩೦-೩8). ೩. ಮೊದಲನೆಯ 
ಬಲಿ, ನೈವೇದ್ಯ : “ಪೊಸತಿಕ್ಕು' ಪರಾ. ಹೊಸತು: ೧. ಹೊಸತನು 
ಹಾಡುವುದೆನ್ನಿಂದಲುಗದು ಹೊಸತಾವುದಿರುವುದು ಹೇಳು ಈ ಜಗದೊಳಗಿಹು 
ದೆಲ್ಲವು ಹಳೆಯದು ನನ್ನ ಸುಭಾಷಿತ ಕೇಳು (ಇಂತಾಶ. ೩6.೨೬). ೨. ಒಸೆದಿರಿಸ 
ಬಾರದಿರಿಸದೆ ತೆಗೆಯಬಾರದೀ ಹಸುಳೆಯಂದಂ ಹೊಸತು (ಸಿರಾ. ೨-೫); 
ಮೇದಿನಿಗೆ ಹೊಸತೆನಿಸಿ ವಜ್ರವ ಕೊಂಡು ಕಾದಿದನು (ಸಂಠಶ. ಶಂ. ೨-೨೫). 
ಹೊಸದ್ಯು : ೧. ಆ ವರ್ಣನಾವೈಖರಿಯನ್ನು ಕೇಳಿದವರು ಹೊಸದರಲ್ಲಿ 
ಸಂತಸಪಡದೇ ಇರುವುದಿಲ್ಲ (ಉಡ. ೯೪) : ಹೊಸದರಲ್ಲಿ ಅಗಸ ಗೋಣಿ 
ಯನ್ನು ಎತ್ತಿ ಎತ್ತಿ ಒಗೆದ (ಗಾರ). ಹೊಸ್ತು: ೧. ಕಾಣಿಕೆ ಕಡ್ಡಾಯ ಬೀಡ 
ಗೊಳು ಹೊಸ್ತು ಹಳದು ಎರಡು ಎತ್ತಿನ ಹೇಜು ಮಾನ್ಯ (ಎಕ. ಸ, ಮುಳರಾ: 
30-೩ ; 1468). 
ಪೊಸತುಪೊಸತು, ಪೊಚ್ಚಪೊಸತು, ಪೊಸಪೊಸತು, ಹೊಚ್ಚೆಹೊಸತು. 
ಹೊಚ್ಚಹೊಸದು, ಹೊಸತುಹೊಸತು, ಹೊಸಹೊಸದು (ದ್ವಿರುಕ್ತಿ): 
ಪೊಸತುಪೊಸಶೀ ಪರಿಯೆನಲ್ಕೆ . . . ಆರೋಗಿಸುತ್ತಿರಲು (ಬಸಪು. 
6-9) ; ಸಭೆ ಮೆಚ್ಚೆ ಪೊಚ್ಚಪೊಸತಾಯು್ತ ರಸಂ (ಅತ: ೫-೩೩); 
ಪೊಸಪೊಸತಿಂತಿದೆಂದುಮೆಮೆಯತಾಟಕೆ ಸೈರಿಸದಿಂತಿದೆಂದು ಬಣ್ಣಿಸಲರಿದಪ್ಪೆ 
ಮೆಯ್ಲಿರಿ (89ರ. ೬-38೯); "ಕಬ್ಬಿಗರ ಕಾವ' ಎಂಬ ಹೆಸರು ₹ನ್ನಡ 
ಕೃತಿನಾಮಗಳಲ್ಲಿ ಹೊಚ್ಚ ಹೊಸತಾಗಿ ಕವಿಯ ವೀರವ್ಯಕ್ತಿತ್ವದ ಗುರುತಾಗಿ ' 
ನಿಂತಿದೆ (ತನು, ೦೩೪); ನಿನ್ನೆ ಮೊನ್ನೆಯೊ ಏನೊ ನಿನ್ನ ನೋಡಿದ 
ವೊಲಿಹುದು ಒಲುಮೆ ಹೊಚ್ಚಹೊಸದಾಗಿರಲು ಇಂದು | (೦8ದ- ೪೦-೪); 
ಹೆೊಸವರುಷಕೆ ಹೊಸಹರುಷವ ಹೊಸತು ಹೊಸತು ತರುತಿದೆ (ಗಂ. 
ಅದನ್ನನುಸರಿಸುವ ರೀತಿಯೂ ಹೊಸಹೊಸದಾಗಿ ಕಂದಲಿತ 
ವಾಗಬೇಕು (ಇರೋಂ. ೨೨೬). ಪೊಸತಾಗು. ಹೊಸೆವಾಗು, ಹೊಸ್ತಾಗು = 
ನವ್ಯವಾಗು: ಹೊಸಪರಿಯಾಗಂ: ಪಸರಿಸದಾ ಬಗೆ ವುನಮಂ ಪೊಸತಾಗೆ 
ನೆಗಟ್ಟುಲಅ್‌ಯನಂ ರಚನೆಯೊಳೇಂಬಸನಂ ತನಗೆ (ಕಂಉಾ. ೦-೦೨); ಪೊಸ 
ತಪ್ಪೆ ಕಡಲಿದೆಂಬಂತೆಸೆದೆ ೧ಪ್ಪರೆ ತಿಸುಳಿ ಬೇಗದಿಂ ಪುಟ್ಟಿಸಿದಂ ಪುಸಿವಡೆಯಂ 
(ಕಲಿಕಾ. ೨೪9); ಮತ್ತೆ ಮೂರನೆಯ ದಿನವೊಮ್ಮೆ ಅಳಲು ಹೊಸದಾಯಿತು 
(ಉಂರ- ೦೯ ಕಠಾಸಾರ); ಹೊಸ್ರ್ರಗಿ ದೇವಾಲ್ಕವ ಮೂಡಿದ ಸಂಮಂಧೆ 
(ಮುಂ. ೧೪೨6, ೪-೯: 1369) ; ಗಉಡಗೆ ಹೊಸ್ತಾಗಿ ಉರ ಕಟ್ಟೆ (ಎಳ. 1೫; 
ಶನ್ನಶ. ೦೬೯-6; 3416) ; ಕಾಲುವೆನೂ ಹೊೊಸ್ತ್ರಗಿ ತೆಗಸಿ (೧-೫೪: 
ಅರಸೀ- ೨-೨೩: 1516). ಪೊಸತು ಮಾಡು ಇ ನವೀಕರಣಗೊಳಿಸಂ; ಹೊಸ 
ದನ್ನಾಗಿ ಮಾಡು: ಸತ್ಕವಿಯೊಳ್‌ ಸಮನಾಗಿ ಮಾರ್ಗಮಂ ವೊಸಯಿಸಿ 
ದೇಸಿಯಂ ಪೊಸತು ಮಾಡಿದಳೊರ್ವಳಪೂರ್ವರೂಪದಿಂ (ಶಂಶಕಾ. ೫-೬೪) 
ಹೊಸತನಕ್ಕು -ಮೊದಲನೆಯ ನೈವೇದ್ಯ ಮಾಡಂ -ನಾಗಂಗೆ ಹೊಸತ 
ನಿಕ್ಕಿಹೆವೆಂಬರು ನಾಗ ಬಂದರೆ ಕೋಲ ಕಳೆದುಕೊಂಬರು (04ರ. 0%). 
[ದೇ.8 ತವಿ. ಪತಿಚು, ಪುತಿತು ; ತುಳು. ಪೊಸತು] 
ಪೊಸತುಪ್ಪ, ಹೊಸತಂಪ್ಪ (ನಾ). ಆಗ ತಾನೆ ಬೆಣ್ಣೆ ಕಾಯಿಸಿದ 
ತುಪ್ಪ ; ವಸುವಿನ ಪೊಸತುಪ್ಪಂ ಜಾಜಿಯ ಫೂ ಅತ್ತಿ ಅಲ ಅರಳಿ 
ಬಸಿರಿ ಗೋಣಿ ಈ ಮರಂಗಳ ಎಳೆಯ ತಳಿ೦್‌ ಯಷ್ಟಿಮಧುಕಂ ಇವಂ 
ಬಿಸುನೀರಲ್ಲಿ ಅರೆದು ಪೂಸಲ್‌ ಸ್ತ್ರೀಯರ ಯೋನಿಯ ದುರ್ಗಂಧಂ 
ಮಾಣ್ಣುದು (ಊಕೋಶ. ೪-೦೬೨ ಏಳು) ; ಬಿಳಿಯ ಕಾಯ ಕಹಿದೆಗೆದದಕೆ 
ಪೊಸತುಪ್ಪ ನೀರುಳ್ಳಿ ಕೊತ್ತುಂಬರಿಯನಿಕ್ಕಿ ಕೆಂಪಾಗಿ ಹುರಿದು . . * 
ಪರಿಮಳಂಗಳನಿಡುವುದು (ತೂಕಕಾ. ೪-೬) ; ಪೊಸತುಪ್ಪದಿಂದ ತಲೆ 
ಕಾಲ್ಗಳೊಳ್‌ ಸೊಡರಿಕ್ಕಿ (44086. ೧6೩-೪೦೩). ಹೊಸತುಪ್ಪ ನು 
“ಹಯ್ಮಂಗವೀನಂ, ಆಜ್ಕಂ--ಈ ೨ ಹೊಸ2ಂಪ್ಪಂ” (ತರಾಡು. ೪೬-೦೦೪) $ 


0೦೪-೦೦) ಹೆ 


ಪೊಸತೇರ್‌ 


ಅಣ್ಣೆವಾಲೊಳು ಸೊಜ್ಜಿಗೆಯಂ ನನೆಹಿಕ್ಕಿ ಬಳಿಕ ಸಣ್ಣನ(ಪ್ರ]ಂತೆ ಕಣಿಕವ 
ವಾಡಿಯದಲ ಸರಿಬೆಣ್ಣೆ ನಸುಗೆನೆಯಿಕ್ಕಿ * * ೬ ಗಾರಿಗೆಯ ಮಾಡಿ ಹೊಸ 
ತುಪ್ಪದೊಳು ಬೇಯಿಸಿದೊಡೆ . . . ಸಮುದ್ರಫೇನ (ಶಸೂಶಕಾ. ೦-೨೩). 
[ಪೊಸ ತುಪ್ಪ? 

ಪೊಸತೇರ್‌ (ನಾ). ಹಳೆಯದಲ್ಲದ ತೇರು; ನೂತನವಾದ ರಥ: 
ಪೊಸತೆೇರ್‌ ಪಡಗಂ ನೆಗಬಿಕ್ಕಿ ಪೆರ್ಚಿದ ಕಡಲೆಂಬಿನಂ ಮಸಗಿ ಬಂದುದು 
ಪೆರ್ಬಡೆ ಕರ್ಬುವಿಲ್ಲನಾ (ಕ2ಳಾ. ೨೦೭) - (ಪೊಸ ತೇರ್ಸ್‌] 

ಪೊಸತ್ತಿಗಲ್ಲು (ನಾ). 'ಒಂದು ಪ್ರದೇಶದ ಹೆಸರು : ಬಡಗಣ ದೆಶೆ 
ಪೊಣರ್ಪ್ಪಳಿ ಬಡಗಣ ಪಡುವಣ ಕೊಣೊದು ಪೊಸತ್ತಿಗಲ್ಲು ಪಡುವಣ 
ಸೀಮೆ ಕಡಂಬಗೆಅಕಿಯ ಪೆರ್ವ್ವಾಗ೦ (ಎ೪. 111 (೩). ಪಂಜನೆ: 3೭೮-೬೦; 
808) - (? *- ಕಲ್ಲು (ಆ ಕಲ) 

ಪೊಸದಳಿಂಬ (ನಾ). ಶಂಭ್ರವಾದ ಬಟ್ಟೆ. ವಸ್ತ್ರ: ಕಪ್ಪುರವಳಿಕಿನ 
ಜಗುಲಿಯ ಮೇಗಣ ಕುಸುಮದೆಸಟ ಮಿಸುಗುವ ಪೊಸದಳಿಂ[ಕಾಕಾಂ. 
ಣಿಂ)ಬದ ಮೇಗೆ ಕಿಟ್‌ದುಬೇಗಂ ವಿಶ್ರಮಿಸಿ (ಅದಿಫ್ರೆ. ೦೦-೬೦ ನ) - 

[ಪೊಸ 4 ದಳಿಂಬ] 

ಪೊಸದಳಿರ್‌, ಪೊಸತಳಿರ್‌, ಹೊಸತಳಿರು (ನಾ)- ಕುಡಿಯಿಡುತ್ತಿರುವ 
ಚಿಗುರು ; ನವಪಲ್ಲವ : ಕುಸುಮಾಪಚಯಂವ್ಯಸನಾವಸಕ್ತ ಸುರೆಯುವತಿ 
ಪುಣಿಪಲ್ಲವರಾಗಂ ಮುಸುಕಿದುದೆನಿಸಿದುದಸುಗೆಯ ಪೊಸದಳಿರ್ಗಳೊಳಿಸೆವ 
ಕಂಪು ನಂದನವನದೊಳ್‌ (60. ೬-೬೬) ; ತುಂಬಿಯ ಬಂಬಲಂ 
₹ರುಳ್ಳೊಸದಳಿರ:ಂದಮುಂ ಕರತಳಂ ದನಿ ಕೋಗಿಲೆಯಂ . , . ನೆಟ್‌ 
ಪೋಲ್ತು (ರರ್ಮಾಕ್ಕ - ೪-0೪೦). ಪೊಸತಳಿರ್‌ : ಪೊಸತ[೫೫ಾ೨೦- ದ]ಳಿರ್ಗಳ 
ಬಿಜ್ಜಣಿಗೆಯನೆಸೆವೆಲರ್ಗಳಿನೊಗೆವ ಘರ್ಮಜಲಮಂ ಕೀರ್ದಾಅಾಸಿದುವು 
ಕುಸುಮರಜಂಗಳ್‌ ಪೊಸಯಿಸಿದುವು ಬಣ್ಣಮಂ ಲತಾಂಗಿಯುರ್ಗಾಗಳ್‌ 
(ಅರಿತು. ೦೦೨೭೭) : ಪೊಸತಳಿರಿಂದೆ ಬೀಸಿ ಕಳೆದಂತಿರೆ ಕಾಂತೆಯ ಕಾಯ 
ಕಾಂತಿಯಂ 4ಕಾಶ- ೯-೦೨೫). ಹೊಸತಳಿರು : ಮಾದಲದ ಹೊಸತಳಿರು 
ಕರಿಬೇವು ಕೊತ್ತುಂಬರಿಯ ಸೊಪ್ಪು ಶುಂಠಿ ನೀರುಳ್ಳಿಗಳ ಚಿತ್ತಳಿಸಿ 
ತುಪ್ಪದೊಳು ಹುರಿದು ಪರಿಮಳಗೊಳಿಸಿ ಪೊಡ್ಡಣಿಗೆಯನು ಮಾಡುತ 
(ಸೂರಕೂ. 3-0೪) - [ಪೊಸ 4 ತಳಿರ್ಕ್‌) 

ಪೊಸದಾಂಗುಡಿ (ನಾ). -ಪೊಸದಳಿರ್‌ ; ಗುಡಿ ತುಣುಗಿ ಲತೆಯ ಪೊಸ 
ದಾಂಗುಡಿಯೆನಿಸಿದಂ ಮು (ಕಾಂತಿತು. ೦೦-೬೪) - 

[ಪೊಸ + ದಾಂಗುಡಿ(< ದಾಂಟೂಂಗುಡಿ)] 

ಪೊಸದಾವರೆ (ನಾ). ಆಗ ತಾನೆ ಅರಳಿರುವ ತಾವರೆ: ನಳನಳಿ 
ಸಂತ್ರಿರುವ ಕಮಲ: ತಳಿರ್ತೆಸೆವಳಮಾವು ತುಂಬಿ ಪೊಸದಾವರೆ ಮಲ್ಲಿಗೆ 
ಯೆಂಬಿವಾಂತರಂ ದೆಸೆವಲಿಗೆಯ್ವ ಪಾಳಿ ಮೊನೆಯೊಳ್‌ ನೆಗಟರ್ಬರ್ದ ಬಸಂತಂ 
(ಕ್ಮಿಕಾ - ote). [ಪೊಸ ತಾವರೆ (ಎತಾಮರೆ)] 

ಪೊಸದು "ಪೊಸ್ಕೆ' ಪರಾ. 

ಪೊಸದುಗುಲ (ನಾ). *ಪೊಸದಳಿಂಬ: ಕರೆವೆರಸಿದ ಪೊಸದುಗುಲದ 
ತೆರಳ್ಳಿವೆತ್ತುಡೆ ಹಟತ್ಕಟೇಸೂತ್ರ ಪರಿಸ್ಟುರಿತದೊಳಂ ಕಟ್ಟಿದ ಪೊ:ಜುರಿಗೆ 
ಯೊಳಂ ಜನಮನೇಂ ಮನಂಗೊಳಿಸಿದುದೋ (6ಂಘು. ೪-೩೬) ; ಮೆಲ್ನುಡಿ 
ವೀಣಾನಾದವಂಗಪು್ರ ಭೆ ಪೊಸದುಗುಲಂ ಪಕ್ವಬಿಂಬೋಷ್ಮರಾಗಂ ಕಡುಚೆಲ್ವಾ 
ದಂಗರಾಗಂ (ಉರೂಶೂ. ೦೦೦೨) : ಪೊಸದ:ಗುಲಮಂುನೊಲವಿಂದೆ ಪೊದೆದು 
(ಕಲಳ. ೩೬೪) - [ಪೊಸ 4 ದುಗುಲ್ಕ) 

ಪೊಸದೂವಟ (ನಾ). ಹಳೆಯದಲ್ಲದ ವಸ್ತ್ರ: ಹೊಸಬಟ್ಟೆ : ಧವಳಾಂಶು 
ಎಡಿಕಿಆ್‌ದ ಪೊಸದೂವಟದ ಕಾಲ ಕುಪ್ಪಸವ ತೊಡಿಸಿದಳದೋರ್ಪ ಕಾಮಿನಿ 
ಪರವೆನಾಚಿಗಳವಡಿಸಿ ಚಾತುರ್ಯದಿಂದ (೩%ಂರಫು. ೭-೨೪) ; ಪೊಸದೂವಟದ 


ಶೋಧಭಿಯಿಂ ಮನೋಹರದಿ ಮೋಹಿಸುವ ಭದ್ರಾಸನ ಸುಖಾಸೀನನಾಗಿರ್ದ 


೫೯೭೦ 


10 


20 


೩5 


ಬು 
೦ಎ 


ಪೊಸನಾರ್‌ 


ಶಶಿಧರ ಶ್ರೀನಂದಿನಾಥ೦ (ಕಂ೦ಿಶತಿ- ೪-4೩) - 
[ಪೊಸ + ದೂವಟ (.ಆ ದುಪ್ಪಟಿ)] 

ಪೊಸದೂವೆ (ನಾ). ಹೊಸದಾದ ಚಿತೆ : ಪಂದಲೆಯೋಳಿದೋರಣದ 
ಸೀಯದರಂ ಪೊಸದೂವೆ ದೂಪ [೫|ಕಾಂ.ದಂಬೆತೂಪ] ತೂಗುಂದಲೆ 
ಬಾಟಕ್ಕಿಣಂ ಪೊಡರೆ ಬಳ್ಳುವ ಸಮ್ಮನ ಸೂಲಂ (ಕಾರ್ಯಾ: ೩೬) : 
ಪರೇತವನದೊಳಗೆ ಪೊಸದೂವೆಯ ಕೆಲದೊಳ* ಕಳೆದೊಟ್ಟಿದ ತೊಡವು 
ಗಳುಮಂ ಮರದ ಕೊಂಬಿನೊಳ್‌ ಬರೆದು ಕಟ್ಟಿದ ಕಪ್ಪಡಮುಮಿರ್ದಪ್ಪು 
ದೆಂದು - . - ಬಿನ್ನವಿಸಿ (ಅರ್ಥಕೀ. 8೫-90 5). [ಪೊಸ + ದೂವೈ) 

ಪೊಸದೇಶಿ (ನಾ). ಹಿಂದೆ ಇಲ್ಲದೆ ಇದ್ದ ಬೆಡಗು, -ವಿಲುಸ ; ನೂತನ 
ವಾದ ಬೆಡಗು: ಪೊಸದೇಶಿ([ಕಾಕಾಂ. ಸೆ) ಪೊಂಗು ಪೊಂಗೆಸೆವೆಸಕಂ 
ಕಡುಗಾಡಿ ರೂಢಿಯೆಂಬಿವಟ್‌ಂದಂ ವಸುಧೇಶನಣುಗದವ್ಮೂಂ ವಸುದೇವಂ 
ಧರೆಗೆ ಕಣ್ಣುಮುಳ್ಳಾಗಿರ್ದಂ (ಅರ್ಥನೇ. ೪-೦೩೦). [ಪೊಸ + ದೇಶ್ವಿ) 

ಪೊಸದೇಸಿ, ಪೊಸದೇಸೆ, ಹೊಸದೇಸೆ (ನಾ). = ಪೊಸದೇಶಿ: ಸಾಗೆನಿಸಲೈ 
ಸಾಲ್ವ ಸಗ್ಗದ ಪೊಸದೇಸಿಯೋಳಿಗಳನೊರ್ವಳೊಲಲ್ಲು ನೆಆಲ್ಲು ಪಾಡಿದಳ್‌ 
(ಶಂಶಳಾ. ೭-೪೦). ಪೊಸದೇಸೆ: ಕವಿಮಾರ್ಗದೊಳೆಂ ಪೊಸದೇಸೆಯ 
ನುಡಿಗಳೊಳಂ ಪೊಸೆಯಿಪ. ಬಲ್ಮೆಗೆ ಚೆತಾರ್ಮುಖಂ ಕವಿರನ್ನಂ 
(ಗದಯ. ೦೨೩೪) : ನೆಲೆವಾಡದ ಪೊಸದೇಸೆಯ ನೆಲೆಮಾಡದ ಸುರವಿಮಾನ 
ಮೆಯ್ದಲಣಂ ಕಿಟಕ್ನಿಲೆಯಾದುವಿವಜಿ ತೆಜದಿಂ ನೆಲೆಯಾದುವೆ ಸಕಲಜನದ 
ಕಣ್ಣ೦ ಮುನಕ೦ (ಮಲ್ಗಪು. ೨-೭6). ಹೊಸದೇಸೆ : ಹೊನ್ನನ ಹೊಸದೇಸೆಯ 
ನುಡಿ ನೇಮಿಯ ಕನ್ನಡದೊಳ್ಳಭಿನವಪಂಪನ ಬಗೆಯೆನ್ನೀ ಪೇಳ್ದ ಕೃತಿಗೆ 
ಪಿರಿದುಂ ಸೇರುಗೆ ನಿರ್ವಿಘ್ನತೆಯಿಂ೦ (ಜಹುಕಾ- ೦-೦೦): [ಪೊಸ -- ದೇಸಿ] 

ಹೊಸದೇಸೆ " ಪೊಸದೇಸಿ? ನೋ. 

ಪೊಸದೇಸೆಕಾರ್ತಿ (ನಾ). ತಾರುಣ್ಮವತಿಯಾದ ಸುಂದರಿ, ಚೆಲುವೆ; 
ಪತ್ತೆಸಾರ್ವವರಂತರ್ಜಿಸಿ ಕಾಮನ ಪಡಿಯಜತಿವೊಲೆಸೆದಳ್‌ ಪೊಸದೇಸೆ 
ಕಾರ್ತಿ ಪೊಸಕಿಟ್ಟಳದೊಳ್‌ (ಅರ್ರನೇ. ೨-೦೩). 

[ಪೊಸ + ದೇಸೆಕಾರ್ತಿ (ಎ ದೇಸಿಗಾರ್ತಿ) ] 

ಪೊಸದೋಂಟ (ನಾ). ಹೊಸದಾಗಿ ಬೆಳೆಸಿದ ತೋಟ : ಬಸದಿಯ ಪಡು 
ವಣ ಎಳೆದೋಣ್ಣಮುಂ ಪಡುವಣ ತೊಜಆ್‌ಯ ಮೂಡನಣೆಯ ಪೊಸ 
ದೋಣ್ಬವಂಂಂ (ಎಕ. ೫, ಕೋಲಾರ. ೯0-೪೭: 909). [ಪೊಸ ತೋಂಟ] 

ಪೊಸನನೆ (ನಾ). ಎಳೆಯ ಮೊಗ್ಗು ; ಹೊಮೆೊಗ್ಗೂ : ಪೊಸನನೆಯೊಳ್‌ 
ಪಸುರ್ಪಲರೊಳಂ ಚಿರಮಲ್ಲದ ಬೆಳ್ಳು ವಲವಪ್ರಸರದೆೊಳಿಯ್ದೆ ಕಣ್ಣೆ 
ಪಸರಯಡೆದೊಪ್ಪವ ಕೆಂಪು... ಬಗೆಗೊಳಿ ನಂ ಬಸಂತದೊಳ್‌ ಬಸದಿಯ 
ಬಾಗಿಲಂ ತೆಚಿಕಿದೆ ವಾಟಸ್ತಿಯೊಳಿರ್ದುವು ಬಂದ ಮಾವೆಗಭ್‌ (ಅತೆ. ೦-೬೬); 
ಪೊಸನನೆಯ ಬಿರಿವಂಖಗುಳ ಕುಸುಮಬಾಣಂಗಳಿಂ ಎಸೆವುಮು 
(ಧರೂನ್ಮು. ೧೦-೩೦) - [ಪೊಸ 4 ನನೆ] 

ಪೊಸನವಿಲ್‌ (ನಾ)- ಎಳೆಯ ವಯಸ್ಸಿನ ನವಿಲು; ವಂರಿನವಿಲಂ ; 
ಸುತ್ತಲುಂ ಪರಿವ ಜರಿವೊನಲ್ಲಳಿಂದೆತ್ತಲುಂ ನಲಿವ 
೩. ೨೨ ರಗಳೆ). [ಪೊಸ _- ನವಿಲ್‌] 

ಪೊಸನಸೆ (ನಾ). ೧. ಉಂಟಾದ ಬೆದೆ : ಪೊಸನಸೆಯಿಂ ಮೃಗಂ ಮೃಗಿಯ 
ಮಗ್ಗುಲಿಸುತ್ತಿರೆ (ಸೂಕ್ತಿಸು. ೩-೨೨೪. ೨. ಕಾಮೋದ್ರೇಕದಿಂದ ಆಗ 


ವೆೊಸ 


ಪೊಸನವಿಲ್ಲಳಿ೭ (ಶಂಶರಾ. 


ತಾನೆ... ಸೂಸಿದ ಸುರತದ್ರವ: ಪೊಸನಸೆಯ  ಸೊವಡನಾ 
ಘ್ರಾಣಿಸಿ ವಂಣಿಕದ ಮಿಡುಕುಗಚ್ಛ್ಚಿಯೊಳ್‌  ಮೊಗವಿತ್ರೂತ್ತೆಸೆದುವು 


ವೃಷಮಮರರನೇಡಿಸುವವೊಲೇನುಂಟಿ 


[ಪೊಸ 4 ನಸ್ಸೆ] 


ನಿಮಗಮವಫಾ ಸ:ಖಮೆನುತು9 


(ೀರಾವ- ೩-೯೩), 


461 ಪೊಸನಾಲ್‌ (ನಾ). ೧. ಒಣಗದಿರುವ ನಾರು ; ಹಸಿಯಾದ ಕತ್ತ: 


ಬಿದಿರುದಿರ್ದಕ್ಕಿ ಪಕ್ಕಿಮೊಅ? . , . ಹೂತಿಯ ಬೆಕ್ಕು ಸೀಳ್ವ ಮುತ್ತದ 


ಪೊಸನೀರ್‌ 


ಪೊಸನಾರ್‌* ಸೆಣಂಬು ಪಲವುಂ ಮೃಗವಕ್ಕಿಗಳಿಂದಮೊಶ್ತಿ ಕಟ್ಟಿದ ಮರಗಂಬಿ 
ಜೀರ್ಗರೆವಿನಂ ಗುದುಕಿಂ ಮಗುಲ್ಮರ* ವನೇಚೆರರ್‌ (ಸೂಸು. ೩-೦೬೯) : 
ಪೊಸನಾರಂ ಕಲ್ಲೊಳೆತ್ತಲ್ತಿಆ್‌ಯಲರಲನಾಕಾಶದೊಳ್‌ . - . ಆ ಬರ್ದೆ 
ಬಲ್ಲಳ” (ಕೃತಂ. ೨6-೪). ವಿ. ಹೊಳೆಯುವ ನಾರುವಂಡಿ,-ವಲ್ಕಲ : 
ಪರಿಯ ಮಡುಗಳೆ ಮಜ್ಜನಮಾಗೆ ಪೊಸನಾರೆ ದೇವಾಂಗವಸ್ರ್ಯಮಾಗೆ 
(ಶಂಶರಾ- ೭-೨೮). [ಪೊಸ 4 ನಾರ್‌) 

ಪೊಸನೀರ್‌, ಪೊಸನೀರು, ಹೊಸನೀರು (ನಾ). ೧. ಶುದ್ಧವಾದ 
ನೀರು ; ನಿರ್ಮಲಜಲ : ಪೊಸೀರಿಂ ಪೊಸಗಂಪಿನಿಂ ಪೊಸತು 
ಬೆಳ್ಹುದಕ್ಕಿಯಿಂಂ ದೇವನಂ . . . ಅರ್ಚಿಸಿ (ಲೀರಾನ- ೩-೯೫). ಪೊಸನೀರು : 
೧. ಶಶಿಕಾಂತಕಲಶದೆ ಚಂದ್ರಮುಖಿಯರಾಗ ಪೊಸನೀರ ಪಧಿಕರಿಗೆಆ್‌ಯೆ 
(050: ೬-೭೬). ವಿ. ಮಳೆಯಿಂದ ಹೊಸದಾಗಿ ಬಂದ ನೀರು: 
ಪೊಸನೀರ ಹೂರದೊಳಗೆ ಮಣ್‌ವಪಾನ್ನಳು ಮಸಗಿ ಮುಂ ಪೊಳೆದಾಡುವಂತೆ 
(೪080. ೦೦-೩೮). ಹೊಸನೀದು : ೨. ಹೊಸನೀರು ಬಂದು ಹಳೆನೀರು 
ಕೊಚ್ಚಿಕೊಂಡು ಹೋಯಿತು (ಗಾರ). ೩. ಸಿಹಿನೀರು: ಗೋದಾವರಿ- 
ಕೃಷ್ಣ ಈ ನದಿಗಳ ಮಧ್ಯೆ ಕೊಲೇರ* ಸರೋವರವಿದೆ. ಇದು 
ಇಂಡಿಯಾದಲ್ಲಿ ಮುಖ್ಯವಾದ ಹೊಸನೀರಿನ ಸರೋವರೆ (ಕೂಗೋಳ. 60): 

[ ಪೊಸ _. ನೀರ್‌) 

ಪೊಸನೀರು " ಪೊಸನೀರ್‌ ” ನೋ. 

ಪೊಸನುಡಿ (ನಾ). ಅಪೂರ್ವವಾದ ಮಾತು ; ನೂತನವಾದ ಮಾತು : 
ಕಿವಿಯಿಂ ಬಗೆವುಗುವೊಡೆ ಕೊಂಕುವೆತ್ತ ಪೊಸನುಡಿಯೆೊ ಪೊಗುಗು೦ (ಅರ. 
0.೦6) : ರಸಭಾವಂ ಗಮಕಂ ಕಾಣಿಸೆ ನಾಣ್ನುಡಿ ದೇಸಿವೆತ್ತ ಪೊಸನುಡಿ 
ಮಾರ್ಗಂ ಕುಸುರಿಯ ಬಗೆಯಿಂದಿನಿತಅೊಳೆಸೆಯದ ಕೃತಿ ಕೃತಿಯೆ ಬಗೆದು 
ನೋಟಕ್ಟೊಡೆ ಜಗದೊಳ್‌ (ರರ್ಮಾನ್ಮ. ೦-೪೦) ; ನೀಳ್ಕೊಳಿಯ ಪೊಸ 
ನುಡಿಯ ಕಾಳು ಕೊರಗರ್ಗೆ ಕೀಳಿಲಿನೊಳಿದ್ದವರ್‌ ತಳವೆಳಗಿನಿಂ ನುಡಿಯೆ 
(mead: ೦೦೭-೨೦೪). [ ಪೊಸ 4 ನುಡ್ಮಿ] 

ಪೊಸನೂಲ್‌ (ನಾ). ಹಸಿಯ ದಾರ ; ಹೊಸೆಯದ ದಾರ : ಮಿಸುಗುವ 
ಶಶಿ ರೋಹಿಣಿಯರನೆಸೆವ ಶರನ್ಮೇಘಮಾಲೆ ಬಳಸಿದವೋಲ್ಕೋಭಿಸಲಾ 
ಮದುಮಕ್ಕಳನುಅ3 ಪೊಸನೂಲಿಂ ಸುತ್ತಿದರ.  ಮಹೀಸುರರಾಗಳ್‌ 
(ಉದ್ಮರಿ. ೮-೬೩). [ಪೊಸ _.. ನೂಲ) 

ಪೊಸನೆತ್ತರ್‌ (ನಂ). (ದೇಹದಿಂದ ಅದೇ ತಾನೆ ಹೊರಬಂದ) ಬಿಸಿರಕ್ತ: 
ಸುಳದೊ ಳುಚ್ಚಳಿಪ ಪೊಸನೆತ್ತರೆ ಕೆಂದಳಿರಾಗೆ (ಕಂಠಳಾ- ೦-೬) ; ಚಲದಿಂ 
ಮಲೆವ ಮಜುವರಸರ ಪೊಸನೆತ್ತರೊಳ್‌ ಪೊರೆದ ನಿನ್ನ ಬಾಳಂತೆ ಕೆಂದ 
೪ರ್ಗಳಿಂ ಒಳ್ಳುವಡೆದ ಮಿಸುಗುವ ಅಸುಗೆಗಳೊಳಂ (ಕ೦ರ್ಮಿಕಾ. 6೪). 

( ಪೊಸ + ನೆತ್ತರ್‌] 

ಪೊಸನೆಯ್‌ (ನಾ). ಇ ಪೊಸತುಪ್ಪ : ಇಂತೊಂದು ಪೂಣ್ಯೆ ಎಮ್ಮನ್ನರ್ಗೆ 
ದಳ್ಳಿಸುವ ಬಲ್ಲಿಚ್ಚಿನೊಳೆಅಕದ ಪೊಸನೆಯ್ಗೆ ಪಾಸಟಿವಾರದೇಂ ಪೋಕುಂ 
(ಉಪೂಕ್ಕ. 65-೩೦). [ಪೊಸ 4 ನೆಯ್ಮ್ಮ್‌) 

ಪೊಸನೆಲ್‌ (ನಾ). ಹೊಸ ನೆಲ್ಲು,-ಬತ್ತ : ಬೇಅಕಿವೇಣೌಿರೆ ವಿಕಲ್ಪ 
ಸಮುಚ್ಚಯಯುಗ್ಮದೊಳ್‌ ತೋಯುವೆಂ ಕ್ರಮವಿಕಲ್ಪನೆಯಿಂ ಗುಣ 
ದೊ:ಷಮಂ ಕೀಜ್‌ಕೊಂಡು ಗುಣಮಂ ಕಳೆಗಲ್ಲಿಯ ದೋಷಮಂ ತೋಟ 
ಪಿಂಗಿಸುವವೊಲ್‌ ಪೊಸನೆಲ್ಲಿರೆ (ಪೊಳ್ಗ್‌)ಳಂ (ಕಂ. ೧-೦೩೦). 

[ಪೊಸ ೬ ನೆಲ] 


ಪೊಸನೇಣ್‌ (ನಾ). ಹಳೆಯದಲ್ಲದ ಹಗ್ಗ ; ಹೆೊಸೆಹಗ್ಗ : ತೆಂಗಿನ 
ಪೊಸನೇಣಿಂದಜುದಿಂಗಳ್ವರವುಡಸಿ ಕಂಬಿಯಿಂ ಕಟ್ಟಿದೊಡಂ ತಾಂ 


ಗಡ ಬಿಟ್ಟೊಡೆ ಮತ್ತಂ ಪಿಂಗದು ಡೊಂಕೆಂಬ ನಾಯ ಬಾಲದ ತೆಜದಿಂ 
(ರರ್ಕಾನ್ಮ- ೨-೪೨) ; ಮಾತೆಲ್ಲವುಂ ಬರೆದು ಅರದ ಪೊಸನೇಣ್ಣ್ಗಳಿಗೆ 


೫೯೬೧ 


ಪೊಸಪಾಕ 


ಪೊಸೆಯಿಸಾಯದವರಿರವ ರೋಡಾಡುತಿಹುದು (1 ಊರೆ. ೨6-06). 
[ಪೊಸ 4+ ನೇಣ್‌,] 

ಪೊಸನೇರಾಣಿ (ನಾ). ವಿಂರುಗುವ ಚಿನ್ನ.-ಅಪರಂಜಿ: ರಾಣಿಯ 
ವಾಸದ ಪೊಸನೇರಾಣಿಯ ಮಾಡಂಗಳೊಳಗೆ ಕೆಯ್ಗೆಯ್ದಿರೆ ರುದ್ರಾಣಿ 
ವರುಣಃನಿ ನೆಗಟಸ್ತಂದ್ರಾಣಿಯೆನಲ್ಲಕ್ಕು ಮಿಕ್ಕ. ಮಹಿಷೀಬೃಂದಂ 
(ಉಾಂತಿಫು. ೦೦-೭೦). [ಪೊಸ +೬ ನೇರಾಣಿ] 

ಪೊಸನೋಟ, ಹೊಸನೋಟ (ನಾ). ನೂತನದೃಶ್ಯ; ಹೊಸದಾದ 
ನೋಟ : ಹರಹರ ಎನ್ನ ಕೈಯ ಹಸಿವೋಡಲಣಂ ತನುವಿಂದೆ ಪೂಜೆಯಂ 
ವಿರಚಿಪೆನೆಂದೊ ಕಣ್ಗಳ ಬಜಂ ತಿಳಿಯಲ್‌ ಪೊಸನೋಟದಿಂದೆ ಕೆಂಕರಿಸುವೆ 
ನೆಂದೊ (ಶಂಶಾಶ* ೪). ಹೊಸನೋಟ : ಎಂದಿನದೊ ಹಳೆತೋಟ 
ಹೊಸಬಗೆಗೆ ಹೊಸನೋಟ (ಕಾಲರ. ೩೭-೧೦೭). (ಪೊಸ4 ನೋಟ] 

ಪೊಸಪಚ್ಚ (ನಾ). ಉಜ್ವಲಕಾಂತಿಯಿಂದ ಕೂಡಿದ ಆಭರಣ : ರನ್ನದ 
ಪೊನ್ನ ಚಿತ್ರಎಸ್ವದ ಪೊಸಪಚ್ಚದೊಟ್ಟಿ ಲಲನೆ ಕೋಶಗೃಹಂ ಬಲ್‌ದಾಗೆ ಕೊಟ್ಟು 
ಮಾಣದೆ ಮಗುಟಣನೆಯಂ ಕುದುರೆಯಂ ಧರಣೀಪತಿ ಸಾಜ್‌ ಬೀಲ್‌ದಂ 
(ಕಂದ್ರಫು- ೬-60) ; ನಿನಗೆ ವಸಂತದೂಶಿವೆಸರೊಪ್ಪವುದೆಂತೆನೆ ಮುಂತೆ 
ಬಂದು ನೀನೆನಗೆ ವಸಂತನಾಗಮನಮಂ ನೆಆ್‌ ಸೂಚಿಸಿ . . .. ಇತ್ತ 
ಪಸಾಯದಚ್ಚಮುತ್ತಿನ ಪೊಸಪಚ್ಚಮಂ ತಳೆದವೋಲದಿವರ್ನುತ್ತೆ ಮುಗಂಳ್ವು 
ದೆತ್ತಲು೦ (ಕಂದ್ರಫು- ೭-೪೦)- [ಪೊಸ « ಪಚ್ಚ್ಯ? 

ಪೊಸಪಜ್ಜೆ (ನಾ). ಅಳಿಸಿ ಹೋಗಿರದ ಹೆಜ್ಜೆಯ ಗಂರುತಂ ; 
ಮಾಸದಿರುವ ಹೆಜ್ಜೆಯ ಗುರುತು : ಕುಂಜರಗುರುಕುಂಧೆಮಂಡಳ 
ದಿನಬ್ಲುಗುತಂದು ಕುಳುಂಪೆಗೊಂಡ ನೆತ್ತರ ಪೊಸಪಜ್ಜೆ [ಶಾಕಾಂ. ಹೊಸವಜ್ಜೆ] 
ಯೊಳ್ಳಿದಟ್‌ ಣ್ಣೆಸೆದಿರ್ದುವು. . . ಮುತ್ತಾಗಳ್‌ (ಕಂತ್ರಿ. ೧೦೨೪ ; 
ಸೂಕ್ತಿಸು, ೩.೭೦ (ನೋ); ಅಗಲ್ಲ ಪೆಣ್ಣಂಚೆಯ ಪುಳಿನಸ್ಮಳದ ಕುಸುಮರಜದೆ 
ಪೊಸಪಜ್ಮೆವಿಡಿದಆಸಿ ಪೋಗಿ (೧೦. ೩-೧೦೩ 5). [ಪೊಸ ವಡ್ಡೆ] 

ಪೊಸಪನ್ನೀರ್‌ (ನಂ). ಶುಭ್ರವಾಗಿರುವ ಪರಿಮಳದ ನೀರಂ : ಪೊಸ 
ಪನ್ನೀರೊಳ್‌ ಲತಾಂತಸ್ತಬಕಮನೊಲವಿಂ ತೊಯ್ದು ಭರ್ತಾರನಾದಬ್ಬ 
ಸಖಂ (ಉರ್ಮರಿ. ೪-೨೮): [ಪೊಸ + ಪನ್ನೀರ್‌ («ಎ ಪನಿನಿ:ರ್‌)) 

ಪೊಸಪರಿಮಳ, ಹೊಸಪರಿವಂಳ (ನಾ). ಆಹ್ಲಾದಕರವಾದ ವಾಸನೆ: 
ನರುಗಂಪು : ಪೊಸಪರಿಮಳವಿಡಿದಿಹ ಕರ್ಪುರದ ಸವಿರಸದಂಬುಲದ 
ಕುಟುಕಿತ್ತೂ ನೊಸಲೆಡೆಯನು ಚುಂಬಿಸಿ ತಕ್ಕಿಸುತ ಪರವಶೆಯಾದಳೇನ 
ಬಣ್ಣಿಸುವೆ (ಕಂನರಿ, ೯-೦೬೭). ಹೊಸಪರಿಮಳ ; ಹಸನಾಗಿ ಸವಿಯಾದ 
ಸಂಭಾರವಿಂಕ್ಕಿಯವು ಮಸಳದಂದದಿ ನೇತ್ರಮಲ ಕಟ್ಟೆ ವೊಗ್ಗರಿಸಿ ಹೊಸ 
ಪರಿಮಳವನಿಕ್ಕಲವು ತಾನೆ ಭಿನ್ನರಂಚಿವೃಂತಾಕವೆಸರಾಮವು (ಸೂಶಕಾ. ೪-೪): 

[ಪೊಸ 4 ಪರಿಮಳ ( ಇ ಪರಿಮಲ) ] 

ಪೊಸಪರೆಯ `ಪೊಸವರೆಯ' ನೋ. 

ಪೊಸಪಸಲೆ (ನಾ). ಹಚ್ಚಹಸಂರಾಗಿರುವೆ ಹಂಲ್ಲಂ; ಎಳೆಯ ಗರಿಕೆ: 
ನಳನೂಸಿ ಬೆಳೆದ ಪೊಸಪಸಲೆಯ ಮೇಲೆ ಕದಳೀದಳಂಗಳಂ ಕಮಲ 
ಪತ್ರಂಗಳಂ . . . ಪಾಸುತ್ತುಂ (೧೪. 8-೬೭ ವ). [ಪೊಸ 4 ಪಸಲೆ] 

ಪೊಸಪಸೆ "ಪೊಸವಸೆ' ನೋ. 

ಪೊಸಪಳುಕು “ಪೊಸವಳಿಕು' ನೋ. 

ಪೊಸಪಾಕ, ಹೊಸಪಾಕ (ನಾ). ಆಗತಾನೆ ತಯಾರಿಸಿದ (ಸಕ್ಕರೆ ಅಥವಾ 
ಬೆಲ್ಲವ) ಬಿಸಿಯಾಗಿರುವ ಪಾಕ : ಕಳಿತ ಬಾಳೆಯ ಹಣ್ಣ ಸಕ್ಕರೆಯ 
ಪೊಸಪಾಕದೊಳಗೆ . . . ಇಳ.ಹುವುದು (ಸೂತಕಾ- ೪-೪೦). ಹೊಸಪಾಕ : 
ಕುಂಬಳದ ಕಾಯ ಕೈಸೇವಗೆಯ ಸಮವಾಗಿ ಸಂಬಳಿಸಿಕೊಂಡೊಣಗಲಿಕ್ಕಿ 
ತುಪ್ಪದೊಳಗಿಳಿಯಂ ಬಿಟ್ಟು ಹುರಿದು ಸಕ್ಕರೆಯ ಹೊಸಪಾಕದೊಳು 
ಕಟ್ಟುವುದು ಲಡ್ಡುಗೆಯನು (ಸೂಶಶಾ. ೦-೩೩) - (ಪೊಸ -. ಪಾಕ,] 


ಪೊಸಪುಟ್ಟು 


ಪೊಸಪುಟ್ಟು, ಹೊಸಹುಟ್ಟು (ನಾ). ಹಳೆಯ ಬಾಳಿನಿಂದ ಬೇರೆಯಾದ 
ಬಾಳು ; ಮತ್ತೊಂದು ಜನ್ಮ: ಎಳೆಯ ಕರ್ನಾಟಕಂ ಪೊಸಪುಟ್ಟು 


ಪುಟ್ಟುಗೆ1 (ಹೂೊಂಗಳು. 90-08)- ಹೊಸಹುಟ್ಟು: ಹೊಸಹುಟನ್ಬಿ 
ಬರುವದಿದೆ ಇನ್ನು ಮುಂದೆ ಆಗೋಣ ಆ ಜಗದ ತಾಯಿತಂದೆ (ಶಾದಲೀ- 
೬೬-೦4) - [ಪೊಸ -- ಪಟ್ಟೂ) 6 


ಪೊಸಪುಲ್‌ "ಪೊಸವುಲ್‌' ನೋ. 

ಪೊಸಪೂ “ಪೊಸವೂ' ನೋ: 

ಪೊಸಪೊಡೆ, ಹೊಸಪೊಡೆ (ನಾ). ಎಳೆಯ ತೆನೆ, - ಹೊಡೆ : ತೊಳಪ 
ಪಸುರ್ವಣಿಯ ್ಹಬೆಳಗುಚ್ಚಳಿಸಲ್ತನ್ಮಧಧ್ಯದೊಳಿ ಜೃಂಭಿಪ ಸೂತ್ರೋಜ್ವಳ 
ರೇಖೆಯಂತೆ ಪೊಸಪೊಡೆಯಳವಟ್ಟಿರಲೆಸೆದುದಮುರ್ದ ಕಳಮಾಕ್ಷೇತ್ರಂ 
(ಉದ್ದರಿ. ೩-0೬). ಹೊಸಪೊಡೆ : ಉತ್ತಮದ ಹೂವು ಕಾಯ್‌ ಗೆಣಸುಗಳ 
ಹೊಸಪೊಡೆ (ಕಾತ;ಂ-ಪುಡಿ]ಯ' ಮತ್ತುಳಿದವಕ್ಕೆ ಹಸಮಾಡಿ ಬಟ್ಟತ್ರಿವದ 
ನಿತ್ತು ಒಗ್ಗರಿಸಿಕೊಂಂಡವಜವಲ ಹೆಸರ ಹೂರಣಬದನೆಗಾಯೆಂಬುದು (ಸೂತಕ. 
೪-೨೦) - [ಪೊಸ -/- ಪೊಡೆ.) 

ಪೊಸಪೊನ್‌ "ಪೊಸಮೊನ್‌” ನೋ. 

ಪೊಸಪೊನಲ್‌ « ಪೊಸವೊನಲ್‌ ” ನೋ. 

ಪೊಸಪೊಲ್ತೀಆತ್‌ (ನಾ). ಯೌವನದ ಕಾಲ; ತಾರುಣ್ಯ : ಪಾಂಡವರನ 
ಕಾರಣಂ ಕೆಣಕಿದೀ ಪೊಸಪೊಬ್ರಅಕೊಳಾದ ಕರ್ಚು ಕೌರವರ್ಗಿದು 
ನಾಡೆಯುಂ ತಿಣುಕನಾಗಿಸದೇಂ ಗಳ ಸಯ್ತು ಪೋಕುಮೇ (ಶಂಕರಾ. ೨-6೭). 

[ಪೊಸ + ಪೊಟ್ಟಣ] 

ಪೊಸಬ «ಪೊಸಂಬ' ನೋ. 

ಪೊಸಬಗೆ " ಪೊಸವಗೆ ' ನೋ. 

ಪೊಸಬಣ್ಣ, ಹೊಸಬಣ್ಣ (ನಾ). ೧. ಉಜ್ವಲವಾದ ಬಣ್ಣ ; ಸ್ವಚ್ಛ 
ವರ್ಣ: ಪೊಸಬಣ್ಣ ದೊಳೊಂದಿದ ಪಾರಿಜಾತಮಗ್ಗಳಮೆಸೆದೊಪ್ಪುವಂತೆ 
ತಳಿರಿಂ ಮುಗುಳಿಂ ನವಯಾವನಂ ಮನಂಗೊಳೆ (ಶಂಶಠಾ. ೨-೩6). ಹೊಸ 
ಬಣ್ಣ : ೨. ಹೊಸ ಬಗೆ ; ನವೀನ ರೀತಿ : ಇಂದ್ರಚಾಪದ ಮಳೆಗಾಲದ 
ದಿನದಂತೆ ಬಾಳಿಗೆ ಹೊಸಬಣ್ಣವಾಗೆ ಸಂಸಾರವೆನುವುದು ಸುಖಮಯ 
ವೆನಿಸುತೆ ಕಳೆಯಿತು ಕಾಲವು (ಇಂಶಾಶ. 9೨-೦೦೦). [ಪೊಸ ಬಣ್ಣ) 

ಪೊಸಬಾಸಿಗ "ಪೊಸವಾಸಿಗ' ನೋ. 

ಪೊಸಬಾಸೆ (ನು). (ಎದೆಯ ವಂಧ್ಯಭಾಗದಿಂದ ಹೊಕ್ಕುಳ ವೆೀಲು 
ಭಾಗದವರೆಗೆ ಇರುವ) ಮನೋಹರವಾದ ಕೂದಲ ಸಾಲಂ: 
ಪೊಸಬಾಸೆಯ ಚೆಲ್ಕಂ ನಿಟ್ಟಿಸಲಾಂ ಮೊಲೆ ಕಾಣಲೀಯವೇದುಜ್‌ 
ಸುಯ್ವ ಂತುಸುರಂ ಪಸರಿಸಿಯಲರೇಟ್‌ ಸಿದ್‌ ಸಿಂಧುವಾಶದಲರನ 
ದೊರ್ದಳ್‌ (ಉವ್ಕಳಿ. ೪-೪). [ಪೊಸ -- ಬಾಸೆ] 

ಪೊಸಬಿಜ್ಜಣಿಗೆ (ನಾ). ಮಿರುಗುವ ಬೀಸಣಿಗೆ : ಬಿಸಿಲೆಸಕದಿಂದೆ ಕೊರೆಗಿದ 
ದೆಸೆವೆಣ್ಗಳ ಬಿಸುಪನಾಆ್‌ಪಂಶಿರೆ ಗಿಳಿಗಳ ಪಸುರೆಅಕೆಯೆಂಬ ಬಾಲಿ!ಯ 
ಪೊಸಬಿಜ್ಜಣಿಗೆಗಳಿನೆಸಗಿಪುವು ತಣ್ಣೆಲರಂ (ಕಾದಂಪೂ- 0೩೦). 

(ಪೊಸ 4 ಬಿಜ್ಜಣಿಗೆ] 
ಪೊಸಬಿಜ್ಜೆ (ನಾ): ಹೊಸಬಗೆಯ ಮಾಯಾವಿದೆ, : “ಪೊಸಬಿಜ್ಜೆವಳ' 


ನ 
ಎ 


ಅ 


೧ 


ಪರಾ. [ಪೊಸ 4 ಬಿಜ್ಜೆ] 40 
ಪೊಸಬಿಜ್ಜೆವಳ (ನು). (ಇಂದ್ರಜಾಲವೆಂಬ) ವಿದ್ಯೆಯನ್ನು ತಿಳಿದವನು; 
ಮಾಯಗಾರ : ಸಿಸುವಾಗಿ ತಾನಾಲದೆಲೆಯೆೊಳೊಟಗಿ ತನ್ನ 


ಬಸಿಟೊಳೀರೇಳುಲೋಕಗಳ ಪಸರವ ತೋಟ ಬಗೆಗೊಳಿಸುವ ಪೊಸಬಿಜ್ಜೆ 
ವಳಗೆಅಗುವೆನು (ಕರ್ಣರ್ಮ. ೦-೦೦). [ಪೊಸಬಿಜ್ಮೆ + - ವಳ] 
ಪೊಸಬಿಸಿಲ್‌ *ಪೊಸವಿಸಲ್‌' ನೋ. 
ಪೊಸಬೀಡಾರ (ನಾ). ನೂತನ ವಸತಿ; ಹೊಸ ನೆಲೆ; 


ಕೊ 


5 
ಪೊಸಬೀಡಾರ 


೫೯೬೨ 


ಪೊಸಮದವಣಿಗ 


ದೊಳಿರ್ದ ಬಟ್ಟಿಗನವೊಲ್‌ ಮೋಹಾಭಿವೇಶೋದಯಂ ವಸುಧಾಧೀಶನ 
ಚಿತ್ತದಲ್ಲಿ ಕಿಜೌದುಂ ಮೆಯ್ದೋಜಾಿ?ಶಿಲ್ಲ (ರಾರತ್ಯ. ೦೨-೭೨) - 
(ಪೊಸ 4 ಬೀಡಾರ] 

ಪೊಸಬು (ನಾ). (?) : ಮುಕ್ಕಾಲು ದೀವಿಟಿಗೆ ಮಂರೆಳೆ ಜನಿವರೆ ತುದಿಕಲಪ 
ಪೊಸಬು ಚಕ್ರದ ಕೊಡೆ ಅಳೆ ೫ ಜ ಜ ಪಿಲುಚಿಕತಕಡಿದೆಡ ತಕಡಿ 
(ಎ೪. ೩೪1. ಗುದ್ಮಿ. ೬೩-೨6; ?). [ವ ಪೊಸತು?) 

ಪೊಸಬೆ (ನಾ). ಅಪರಿಚಿತೆ; ಹೊಸಬಿ: ಎಳೆನುಭಿಯೆಳೆಯಳ್‌ ಎಸೆವು 
ಡಿಯ ಪೊಸಬೆ ನುಣ್ಣನಿಯ ನೂತನೆ ಭಾಳದ ಭಾಮಿನಿ ಕರ್ಣಪಾಲಿಕೆಯ 
ಕಾಮಿನಿ .. . ಪೆಣ್ಗಳ ಪುಣ್ಕಾಕುರೆಯುಮೆನಿಸಿ ಮನಂಗೊಳಿಸುತ್ತಿದ್ದಳು 
(ಉದ್ಮಟಿ- ೩-೩೩ 5). " ಹೊಸಬಿ' ಪರಾ. 

[ಪೊಸಬ (ಆ ಪೊಸಂಬ) + - ಎ] 

ಪೊಸಬೆಣ್ಣೆ, ಹೊಸಬೆಣ್ಣೆ (ನಾ). ಆಗತಾನೆ ತೆಗೆದ ಬೆಣ್ಣೆ ; ನವನೀತ : 
ರಾಹುಗೆ . ಕೊಟ್ಟ ಪೊಸಬೆಣ್ಣೆವೊಲಿರ್ದುದು ಚಂದ್ರಮಂಡಲಂ 
(ಕಾನ್ಶಸಾ. 6೩6 ಶೂದ್ರಕ) ; ನನೆದ ಸೊಜ್ಜಿಗೆಯೊಳಗೆ ಪೊಸಬೆಣ್ಣೆ ಸಿಹಿಮೊಸರ 
ಕೆನೆ ಹಾಲ ಕೆನೆಯುಪ್ಪನಿಕ್ಕಿ ಕಣಿಕವ ಕುಟ್ಟಿಯನುವಾಗಿ ರೊಟ್ಟಿಯೆಂ 
ವಾಡಿ ಪಿಟ್ಟೆಯ ಹಲ್ಲೆಗಳ ನಡುವೆಯಿರಿಸಿ ಹುದುಗಿ (ಸೂಶಕಾ. ೦-೦೨). 
ಹೊಸಬೆಣ್ಣೆ : ನೆಲಕೆ ಗಗನಕೆ ಸೂತ್ರವಿಡಲಂಬಿಲದೊಳಗೆ ಹೊಸಬೆಣ್ಣೆಯಂ 
ತೆಗೆಯಲು . . . ಬಲ್ಲನೆಅಕಿ ಜಾಣೆ (0ಸಪು. ೪೨-೨); ಕುಟ್ಟಿ ಕಣಿಕವನು 
ಹೆಬ್ಬೆಟ್ಟಂತೆ ಹೊಸೆದು ಮೂವೆಟ್ಟಗಲದೊಳಗೊತ್ತಿ ಯಂತದಕೆ ಹೊಸಬೆಣ್ಣೆ 
ವಿಟ್ಟುಮಂ ತೊಡೆದು (ಸೂಕರಾ.- ೦-೩೦). [ ಪೊಸ -- ಬೆಣ್ಣೆ] 

ಪೊಸಬೇಟ " ಪೊಸವೇಟ' ನೋ. 

ಪೊಸಬೇಸಗೆ (ನಾ). ಆಗತಾನೆ ಪ್ರಾರಂಭವಾದ ವೈಶಾಖಮಾಸ ; 
ಮುಂಬೇಸಗೆ : ಪೊಸಬೇಸಗೆಯೊಳ್‌ ಮೃಗತತಿಯಸುವೆರಸಿರವೇಳ್ಕು 
ಮೆಂದು ಕರುಣಿಸಿ ಮಿತ್ರಂ ಬಿಸಿಲಂ ಹಿಳಿದೊಡೆ ಬೆನ್ನೀರೊಸರ್ವಂತಿರ್ದುದು 
ಮರೀಚಿಕಾಹಲಮೆತ್ತಂ (೧೦6. ೯-೦6). [ ಪೊಸ + ಬೇಸಗೆ] 

ಪೊಸಬೋನ (ನಾ). ಹೊಸದಾಗಿ ಮಾಡಿದ ಅನ್ನ : ಜಂಗಮಕೆ ಮಾಡಿ 
ದನ್ನವ ಪುತ್ರನುಣುಶಿರಲು ಪಿಂಗದವನಂ ಕೊಂದು ಮುಚ್ಚಿ ಪೊಸ 
ಬೋನಮಂ ಸಾಂಗಮಾಗಿಯೆ ಮಾಡಿ ತಜ್ಞಂಗಮುಕೆ ನೀಡೆ (ಕಾಕ. 6-0೨). 

[ ಪೊಸ ೬ ಬೋನ 

ಪೊಸಮಂಜು (ನಾ). ಶುಭ್ರವಾದ ಮಂಜು, ಹಿಮ ; ಜೊನ್ನದ 
ವೊಲ್‌ ಪೊಸಮಂಜು ವಾರ್ಧಿ ಪೆರ್ಚುಗೆಯನಮರ್ಚೆ ತಾಳ್ತೆನುದಿಶೋದ 
ಯಮಂ ಹಿಮಕಾಲಚಂದ್ರಮಂ೦ (ರ48ಕೀ: ೯-೪): [ಪೊಸ 4 ಮಂಜು] 

ಪೊಸಮ:ಕರಂದ (ನಾ): ಆಗತಾನೆ ಅರಳಿರುವ ಹೂವಿನ ಬಂಡು: 
ಪೊಸಮಕರಂದದ ಮಾಂದದ ರಸಕ್ಕೆ ವಂದಲರೊಳೆಟಗಿದಳಿ ರಚನೆಯ 
ಕರ್ಪೆಸೆವಂತೆಸೆವಿನಮೋಂ ಸೊಗಯಿಸಿದುದೊ ವನಯುವತಿವದನತಿಲಕಂ 
ತಿಲಕಂ (830ತಿಫು. ೭-೧೩೩). [ಪೊಸ 4 ಮೇರಂದ] 

ಪೊಸಮದ, ಹೊಸಮದ (ನಾ). ೧. ತಾರುಣ್ಯದ ಸೊಕ್ಕು. 
೨. ತಾರುಣ್ಯದ ಸೊಕ್ಕಿನಿಂದ ಸುರಿಯುವ (ಆನೆಯ) ಮದಧಾರೆ ; 
ಪೊಸಮದದಾನೆಯಂ ನಸೆಯ ವೆರ್ಬಿಡಿ ಜುಗಮಕಲ್ಪವೃಕ್ಷಮಂ ವಿಸುಗುವ 
ನಲ್ಬಕಲ್ಪಲತೆ ನೀರದಮಂ ಕುಡುಮಿಂಚು ಪೊರ್ದಿ ಶೋಭಿಸುವವೊಲ್‌ 
(830ತಿಪು- ೭-೨೪). ಹೊಸಮದ : ವ. ಹೊಸಮದದ ವನದಂತಿ ಕದಳಿಯ 
ಕುಸುರಿದಟ್‌ದಂದದಲಿ ಘನಪೌರುಷವ ವತಾಡಿದನೆಂದನವನೀಪಾಲನನುಜಂಗೆ 
(ಳುವ್ಮಾರ್ರೋ- 6-೨೨). [ಪೊಸ 4 ಮದ) 

ಪೊಸಮದವಣಿಗ (ನಾ). ಹೊಸದಾಗಿ ಮದುವೆಯಾದವನು : ಪೊಸ 
ಮದವಣಿಗಂ ದೇವೇಂದ್ರನ ಶಚಿಯಾ ವಿಳಾಸಾವಿಷ್ಕೃತವವಿಧವಿಭವವಂಂ 
ಮಸುಳಿಸಿದಂ (ಕಾಂತಿಫು- ೭-೦೨೦). [ಪೊನ*ಮದವಣಿಗ(<ಎ ಮದುವಳಿಗ)] 


ಪೊಸಮದವರಿಗೆ 


ಪೊಸಮದವಳಿಗೆ (ನಾ). ಹೊಸದಾಗಿ ವುದುವೆಯಾದವಳಂ; ನವವಧು : 
ಆತನ [ಮನೆಗೆ ವಂದು ಪೊಸಮದವಳಿಗೆಯ ಕೆಲದೊಳಿರ್ದ ಪುಷ್ಪದಾಡನಂ 
ಕಂಡು] (ರಮಾಮ್ಮ - ೭-೦೨೭). [ಪೊಸ 4 ಮದವಳಿಗೆ (ಎಮದುವಳಿಗೆ)] 

ಪೊಸಮನೆ, ಹೊಸಮನೆ (ನಾ). ಹೊಸದಾಗಿ ಕಟ್ಟಿದ ಮನೆ; ನೂತನ 
ಗೃಹ : ಕಿಸುರ ಕಸಗಳಿದುಮೆತ್ತಿಸಿ ಪೊಸಬಗೆಯಂ ಪೂಸಿ ರಾಗರಸದಿಂ ಪೊಕ್ಕಂ 
ಪುಸಿದಟ್‌ವೆಂಡಿರ ಬೇಟಂ ಬಿಸುಟೆರ್ದೆಯುಂ ಸ್ಮರನೆ ಪುಗುವವೊಲ್‌ ಪೊಸಮನೆ 
[ಶಾಕಾಂ. ಪಾಟ್ಮನೆ]ಯಂ (ಅರ೯ನೇ. ೪-099) ; ಮಾಡಿದ ತೋರವೆಟ್ಟುಗಳ್‌ 
ಪೊಸಮನೆ ಸುತ್ತಲುಂ ಬಳಸಿ ಪರ್ವಿದ ಕೇದಗೆ ಪಚ್ಚವಾಗಿಲ್‌ (ಇ: 
000). ಹೊಸಮನೆ: ಹೊಸಮನೆಯ ಕಟ್ಟಿದೆನು ಗೃಹಶಾಂತಿ ಮನೆಯೊಳಗೆ 
(ಪರರ: ೨-೩೬೦-೩): ಹೊಸ ಊರು ಹೊಸಮನೆಯೆನೆ ಹೊಸತಾಯಿತು 
ನಮ್ಮ ಜೀವನ ಸುಖವಾಗಿ (ಇಂಕಾಶ- ೩೮-೭೬). [ಪೊಸ 4 ಮನೆ] 

ಪೊಸಮಲ್ಲಿಗೆ (ನಾ). ಆಗತಾನೆ ಅರಳಿರಂವ ಮಲ್ಲಿಗೆ; ನಳನಳಿಸುತ್ತಿರುವ 
ಮಲ್ಲಿಗೆ : ಸೊಡರ್ಗುಡಿಯೊಯ್ಯನಾಗೆ ವಪೊಸಮುಲ್ಲಿಗೆ ಮೆಲ್ಲಗೆ ಕಂಪು 
ನಾಟ್‌ (ಶಂಶಥಾ- ೪-೦೦೦) ; ಪೊಸಮಲ್ಲಿಗೆಗಮೊಳ್ಳಾವಿಂಗಂ ಮದುವೆಮಾಡಿ 
ದಳ್ಳನದೊಳ" (ಫರಶ್ರಿ. ೯.೬೩೪). [ಪೊಸ 4 ಮಲ್ಲಿಗೆ) 

ಪೊಸಮಸೆ, ಹೊಸಮಸೆ (ನಾ). (ಮಸೆದು) ಹೊಳೆಯಂಐವಂತೆ ಹರಿತ 
ಗೊಳಿಸಿರುವುದಂ : ಗಗನವೆಂಡೆನೆಆ್‌ಯದಂತಿರೆ ಗಗನೇಚರಸೈನ್ಯಮಿಸುವ 
ಪೊಸಮಸೆಯ ಸರಲ್ನಗಧರನ ಮೇಲೆ ಪಾಯ್ದುವು (ಶಂರಾಮಾ- ೯-೬೦) ; 
ದಮನನಂ ಪೊಸಮಸೆಯ ಕೂರ್ಗಣೆಗಳಿನಿಸುತುಂ (ಉಾಮಾಕ್ಕ- ೪೦-೦೦) - 
ಹೊಸಮಖಸೆ : ಹೊಸಮಸೆಯ ಹೊಗರಂಬುಗಳನೆಬ್ಬಿಸಿದನು (ಕುಮ್ಮಾಲ್ರೋ. 
08-10). [ಪೊಸ 4 ಮಸ್ಯೆ] 

ಪೊಸಮಾವು (ನೂ). ಚಿಗುರಿದ ಮಾವಿನ ಮರ: ಮುಸುಕಿದ ತಳಿರಂ 
ಪೇಆಂದ ಪೊಸಮಾವಗಳಿಂ ಬಸಂತಮೆಸೆದಪುದು (6ರಫ. ೦೦-೮೩) ; ತಣಿಪು 
ವುದು ಪೊಸವಮಾವೆಳಸಿದ ಪಾಂಧಪ್ರತಾನಪಂಚೇಂದ್ರಿೀಯವಮಂ 
೨-೪೬)- [ಪೊಸ ಮಾವು] 

ಪೊಸಮಿಸುನಿ, ಹೊಸವಿಂಸುನಿ (ನಾ). ಇ ಪೊಸನೇರಾಣಿ : ಪೊಸ 
ಮಿಸುನಿವೆಸದ ತೊಡೆಗುಪ್ತಸಮೆಸೆದುದು ಪೊಣರಲೆಂದು. ಪೊಂಬಾಳೆ 
ಯೊಳಂದಸಿಯಳ ನುಣ್ಣೊಡೆ ತಶುಳ್ಹವೊಲಸದೃಶರುಚಿ ಕನಕಕವಚಮಂ 
ಕಡುಪಿಂದಂ (03ಕೇ. ೦೨-೬೦). ಹೊಸಮಿಸುನಿ : ಹೊಸವಿಸುನಿಯ 
ಚಿನ್ನದಿ ಕರುವಿಟ್ಟು ನಿರ್ಮಿಸಿದ ಪುಕ್ತಳಿಯಂದದಲಿ (8ೀರಂಶಾಂ. ೦-೦೪) 

[ಪೊಸ 4 ಮಿಸುನಿ) 

ಪೊಸಮಿಸಾನ್‌ (ನಾ). ಹೊಳೆಯುವ ವಿತಾನು ; ನನೆಗಣೆಯನ ಮೆಯ್ವೆಳ 
ಗೆಂಬಿನಿಗೊಳದೊಳ್‌ ಮೊದಲೆ ಮಿಳಿರ್ದು ನೆಗೆದಾಡಿದುವಂದೆನಸ:ಂ ಕಡು 
ನೀಆ್‌ಯ ಚೆಲೆ ನೆ ತೊಳಗುವ ಕಣ್ಗಳಿಂಬ ಪೊಸಮಾಂಬೊಣರ್ಗಳ್‌ 
(ಕಲ್ಮಿಕಾ- ೩೩೧) - [ಪೊಸ 4 ಮಾನ್ಮ್‌) 

ಪೊಸಮುತ್ತು. ಹೊಸಮುತ್ತು (ನಾ). ನೂತನವಾಗಿರುವ ಮುತ್ತು : 
ರಸದಣಡಿಮದ ಬಿತ್ತುಮಂ ಪೊಸನಖುತ್ತುಮಂ: ಮುಕ್ಕುಳಿಸಿದಂತಪ್ಪ 
ವಿಬುಧವನಜವನಕಳಹಂಸನ ದಂತಪಂಕ್ತಿಗಳಮೃತಕಿರಣನ ಕಾಂತಿಗಳನಿಳಿಸು 
ವಂತಾದುವು (ಶಂಶಂಣಿ- ೨೨೩೯ ನ); ಮುತ್ತಗಜವಂಸ್ತಕದ ಪೊಸಮುತ್ತಂ 
ಬಲ್ಲಿಂದೆ ತಂದೆಂ (ಗಳ. ೦-೦೦೫) ; ಪಲ ಪಸುರ್ದೊೋರಣ ಪಳಿ ಗಂಡಿ 
ಸಂತಸವಜ್‌ ಸಮುತ್ತಿನ ಬಣ್ಣವುರಂ ಮನೆಮನೆದಪ್ಪದೆ ಶೋಭಿಸಿತು 
(8ಯಕಾ. ೨-೩೪). ಹೊಸಮುತ್ತು: ಹೊಸಮುತ್ತಿನ ಸುಪ್ಪಾಣಿಯಂತೆ 
ಲಿಂಗೈಕ್ಕವು (೪ನಕಂ- ೧೩೬-೬೨೪) ಎತ್ತಿದರು ಬಳಿಕಾರತಿಯ ಹೊಸಮುತ್ತು 
ಗಳ ಸೇಸೆಯನು ಪರಿಕಲಿಸುತ್ತ ಹರಸಿದರಖಳವಿಪ್ರಸುವಾ:ನೀವಿಕರ (ತೊರರಾ. 

[ಪೊಸ + ಮುತ್ತು) 

ಪೊಸಮೃಣಾಳ (ನಾ). ತಾವರೆಯ ಎಳೆಯ ದಂಟು: ಎಳದೆನಿಸಿರ್ದ 


(೧ಂಕ. 


Re 
ಲೂ 


೦-೦೪-೨೦). 


೫7೯೬೩ ಪೊಸರೊಪು 
ಪಾವಸೆಯ ತಣ್ಣೆಲ*ಯಿಂದಮೆ ನೆಯ್ದ ಸೀರೆ ಶೀತಳಿಕೆಯ ಚುಮರಂ ಪೊಸ 
ಮೃಣಾಳದ ತೋಳ್ವಳೆ (ಕಾವಂಣ. ೪80). 
[ಪೊಸ 4 ಮೃಣಾಳ (೬ ಮೃಣಾಲ)] 
ಪೊಸಮೆಂಡಿ (ನಾ). ಒಬ್ಬಾತನ ಹೆಸರು (?) : ಸಿರೆಸಗರನ್‌ »« ೫ ೫ 
ಯನ್‌ ಪೊಸಮೆಣ್ಣಿ ಸಗ್ಗಮೇಲ್‌ದ (ಎಳ. 1೩. ಹೊಳೆ. ೯-೪ ಸು. 870). 
(2?) 
ಪೊಸಯಿಸ್ಕು, (ಕಿ )) ೧. ಹೊಸದನ್ನಾಗಿ ಮಾಡು ; ಹೊಸತಂಗೊಳಿಸಂ : 
ರಸಭಾವಾಭಿನಯಂಗಳ್‌ ಪೊಸವೆ ಪುಗಿಲ್‌ ಪೊಸವೆ ಚಲ್ಲಿಗಳ್‌ ಪೊಸವೆ ನಯಂ 
ಪೊಸವೆ ಕರಣಂಗಳುಂ ನಿಪ್ಪೊಸವೆನೆ ಪೊಸಯಿಸಿದಳಾಕೆ ನಾಟ್ಕಾಗವುವೂಂ 
(ಆಂಫ. ೯-೨೩) ; ಅಸಮನಾನಮೆನಿಪ್ಪ ಲಾಸ್ಮಲೀಲೆಯುಮಂ ನಿರ್ಮಿಸಿ ತೋಟಾ 
ದನೊರ್ಮೊದಲೆನೆ ಪೊಸಯಿಸಿದಂ ನಾಟ್ಕವಿದ್ಯೆಯಂ ಪುರುಹೂತಂ (ಶೇಖಿಫು- 
6-0೬೪). ವ. ಜೀರ್ಣೋದ್ಧಾರ ಮಾಡಂ : ಗಂಗವಾಡಿಯ ಬಸದಿಗಳಿನಿ 
ತೊಳವನಿತಂ ತಾನೆಯ್ದೆ ಪೊಸಯಿಸಿದಂ (ಎಳ. 11, ೩೩-೩೩ ; 36)- 
೩. ಅತಿಶಯವಾಗು; ಅಧಿಕವಾಗು; ಹೆಚ್ಚಾಗು : ಸರಸಿರುಹದ ಮೇಗಾ 
ಡುವ ಸುರಸುದತಿಯರಾಟದಂದಮೆುಂತೆನೆ ಸಿರಿಯಂ ಪರಿಭವಿಸಿ ತಂದು ಪೊಸ 
ಯಂಪ ಸಿರಿವಂತಿಕೆಯಿಂದೆ ಕಾಲೊಳೊದೆದಪರೆನಿಕುಂ (ಶಾಂತಿಫು- ೦೦-೦೭) ; 
ಈ ಸಮಸ್ತವಸುಧಾತಳರಾಜ್ಮವಿಭೂತಿ ನಿಮ್ಮ ದೊಂದಸದೃಶಮಂತ್ರದತುಳ 
ತಂತ್ರಬಳಪ್ರಧಿತಪ್ರತಂ:ಪದಿಂ ಪೊಸಯಿಸಿ ಸಂದುದಿಂದುವರಂ (ತು, 
೨-೩೪), ೪. ಅಧಿಕಗೊಳಿಸಂ ; ಹೆಚ್ಚುಮಾಡು : ಎಡಜುವಹಿತರಂ 
ಚಕ್ರಮೆ ಸಾಧಿಸಿದಪ್ಪುದು ನವನಿಧಿಗಳ್‌ ಪೊಸಯಿಸಿದಪ್ಪುವು ವಿಭೂತಿಯಂ 
ಪುರುಸುತನಾ (60ಶ್ರು- ೦೪-೬೦)- [ಪೊಸ + - ಇಸ್ಮು] 
ಪೊಸಯಿಸ್ಸು " ಪೊಸೆಯಿಸಂ” ನೋ, 
ಪೊಸರಂಗ (ನಂ). ನೂತನವಾಗಿ ನಿರ್ಮ್ವಾಸಿದ ರಂಗಮಂಟಪ ; ಪೊಸ 
ರಂಗದ ಪರಿಯಂಕಂ ಮಿಸುಕುವ ಕಾಳುಡೆ ಮರಾಳತಳ್ಳೆಂ ಹಿತಸದ್ವಸನದಿ 
ಪಚ್ಚ ವಡಿಸಿ ರಾಜಿಸುತಿರೆ ಕುಳ್ಳಿರ್ದನಬಲೆವೆರಸಾ ಕುವರಂ (ಕ್ರಿಶ. ೦-6), 
[ಪೊಸ 4 ರಂಗ) 
ಪೊಸರಕ್ತ, ಹೊಸರಕ್ತ (ನಾ). ೧. ಎ ಪೊಸನೆತ್ತರ್‌ : ಧಾತ್ರಿಗೆ ಪೊಸರಕ್ತ 
ಪೂರಮೆಸಗಿದತ್ತು (೫೬: ೫-೦0). ಹೊಸರಕ್ತ : ೨. (ಆಲಂ) ನವ 
ಯಾವನ : ಉತ್ತಮವಾದವು ಹರೆಯದ ದಿನಗಳು ಹೊಸರಕ್ತ ಹೊಸ 
ಅನುರಕ್ತಿ (ಇಂಶಾಶ. ೨೦೨-೪೯). [ಪೊಸ 3. ರಕ್ತ 
ಪೊಸರಜ್ಜು (ನಾ). 7 ಪೊಸನೇಣ್‌ : ಪೊಸರಜ್ಜುಗಳಿಂ ಲಿಂಗಮನಸವಸದಿಂ 
ಸುತ್ತಿ ಮೂಡು ಘಟೆಯಾನೆಗಳಿಂ ಮಸಗಿ ಕಲಿ ಚೋಳವಭು ತೆಗೆಯಿಸೆ 
ದಿಟಿದಿಟಿಯೆನುತೆ ಪಜ್‌ದು ಮುಗ್ಗಿದುವಂಗಳ (ತ್ರಿ ಫುಂ. ೨೦-೦೦). 
[ಪೊಸ 4 ರಜ್ಜು? '“ 
ಪೊಸರತ್ನ್ನ (ನಾ). ನೂತನವಾದ ರತ್ನ: ಸಾಲ ಮುತ್ತಿನ ಕುಚ್ಚಿನ 
ಪೊಸರತ್ನದ ಮೇಲುಪ್ಪರಿಗೆಗೆನ್ನ ನೊಯ್ದು ಕಂಲೋಚಿತದ ಕಲೆಗಳಿಂದ 
ಸೋಲಿಸಿ (ಕಂನಂ. ೪-೦೯೦). [ಪೊಸ --ರತ್ನ) 
ಪೊಸರನ್ನ (ನಂ). - ಪೊಸರತ್ನ : ಪೊಸರನ್ನದ ಪೊನ್ನ ವೊದಟ್ಹ 
ಸೋನೆ ಮುಂದಾನಿಳನಿಚ್ಚಿ ಬೆರ್ಚೆಯೊಳಗಚ್ಚಿಅದಂತಿರೆ ದೇವರಾರ್ವ 
ಹೋಧ್ವಾನನಿನಾದಮೊಪ್ಪಿ ದುದು ರಾಜಿತರಾಜಗೃಹಾಂತರಾಳದೊಳ* 
(830ಕಿಶು. ೬-೭೪); ವಿಂಸುಗುವ ಕಣ್ಣ ನುಣ್ಣೆಳಗು ಜೊನ್ನದೊಳೋರಗೆಯಾಗೆ 
ಸೊಂಪು ಸಂದಿಸೆ  ಪೊಸರನ್ನದಾರಶಿಯನೆತ್ತಿದರಗ್ಗದ ಗಾಡಿಕಾರ್ತಿಯರ್‌ 
(ಕದ್ಮಿಕಾ- ೩೪೩). [ಪೊಸ-4ರನ್ನೆ( ಎರತುನೆ)] 
ಪೊಸರೂಪು, ಪೊಸರೂವು (ನಾ). ಹೊಸದಾದ ಚೆಲುವು ; ನವೀನ 
ರೂಪ : ಪೂಗಳಂ ತನ್ನುವಮುಂ ವಂಜ್‌ದಂ ನಿರೀಕ್ಷಿಸುತೆ 'ಮಜ್‌ದಿರ್ದನೆಂ 
ಸತಿಯರಂದು ಭೋಂಕನೆ ಕಂಡು ಬೆಆಗಾಗಿ ಸೋಲ ಪೊಸರೂಪಂ 


$0 


ಪೊಸರೂವು 


ಮನಂಗೊಂಡು (ಕಂ. 0-೪9). ಪೊಸರೂವು ; ನೊಸಲ ಕತ್ತುರಿ 
ಬಾಗಿದ ಪುರ್ಬು ತಾವರೆಯೆಸಳನೇಳಿಪ ನಿಡುಗಣ್ಣು ಪಸರಿಪ ತಿಲಪುಷ್ಪ 
ನಾಸಿಕ ಸತ್ಕರ್ಣ ಪೊಸರೂವ ನೋಡಿ ಹಿಗ್ಗಿದರು (ನೋಡತ - ೦೮-೬೨): 
[ಪೊಸ--ರೂಪು] 
ಪೊಸರೂವು "ಪೊಸರೂಪು' ನೋ. 
ಪೊಸಲತೆ (ನಾ). ಹೊಸದಾಗಿ ಚಿಗುರಿದ ಬಳ್ಳಿ: ಪೊಸಲತೆಯಕ್ಕು ಮಲ್ಲ 
ಲತೆಗೆತ್ತಣದೀ ಸವಿಮಾತು ನೀಟ ರನ್ನಸರಮದಕ್ಕು ಮಲ್ಲ ಸರಕೆತ್ತಣವೀ 
ನವಘರ್ಮಬಂದುಗಳ್‌ . . . ಎಂದೊಸೆದು ಸಖೀಜನಂ ಪೊಗಬ್ಬುದಾ 
ಸತಿಯಂ (ಉದ್ಯಲಿ- 5-೪೦)-  [ಪೊಸ-ಲತೆ] 
ಪೊಸವಂದರ್‌ (ನಾ). ಹೊಸದಾಗಿ ಹಾಕಿದ ಚಪ್ಪರ : ಪರಿವೇಷದ 
ತೆಟದೀದನವರತಂ ಕರ್ಪೂರರಸದ ಪರಿಕಣಿ ಸುತ್ತಂ ಪೆರಿಯಲ್‌ ಮೃಣಾಳ 
ಪೊಸವಂದರ ನಡುವಣ ಪೂವಿನೆಸಟ ಪಾಸಿನೊಳಿರ್ದಳ್‌ (ಕಳಾರಂಉ- ೨೨೩). 
[ಪೊಸ ವ:ದರ್‌] 
ಪೊಸವಗೆ, ಪೊಸಬಗೆ, ಹೊಸಬಗೆ (ನಂ). ನವೀನರೀಶಿ ; ನೂತನ 
ಕ್ರಮ: ಅಳಿಯರಗಿಳಿಯರೆಸಂಚಿಯುಂಮಿಳೆಯೊಳ್‌ ಭಾವುಕರ ಕಿಎಗೆ 
ಸವಿಯಂ ಪಡೆಗುಂ ಕಳಕಂಠಕಂಠನಾಳೋದ್ಗಳಿತಸುಧಾಸಾರದಿಂಪು ಪೊಸ 
ವಗೆಯಲ್ಲೇ (8೪. ೦-00). ಪೊಸಬಗೆ : ಪೊಸಬಗೆ ದೇಸೆವೆತ್ತು 
ಚಿತಮಂ ಪ್ರತಿಪಾಲಿಸುವರ್ಥದೊಳ್ಳು ರಂಜಿಸೆ ರಸಭಾವದೊಳ* ನೆಗಟ್ವ 
ಳಂಕೃತಿ ಕೈಮಿಗೆ ಪೇಟ ಕಾವ್ಯಮಂ (ಫುಜ್ಠಾಸ್ತ. ೦-೨೦): ಹೊಸಬಗೆ : 
ಈ ಹೊಸಬಗೆ ಎಂದರೆ. ಕಾವ್ಯದ ವಿಶಿಷ್ಟಧರ್ಮವೆಂಬಲ್ಲಿ ಸಂಶಯವಲ್ಲ 
(ಡೋಣ. ೨೨೬೦): ಕಂದೆರೆಯೆ ಮರೆಚೆಲ್ವು ತಂಗಾಳಿ ಪೊರೆಯೆ ಎಂದಿನದೊ 
ಹಳೆತೋಟ ಹೊಸಬಗೆಗೆ ಹೊಸನೋಟ ತಂದು ತೋರ್ಪುದು ಪಸಂ 
ಬಾಗಿಲಂ ತೆರೆಯೆ (೪೫೮೦ರ. ೬೭-೧೦೬) - [ಪೊಸ -- ಬಗ್ಗೆ) 
ಪೊಸವಟ್ಟ (ನಾ). ೧. ಹೊಸ ಗದ್ದುಗೆ. - ಪೀಠ ; ಅದು ಚಿತ್ತಜಂಗೆ 
ಕುಲದೈವಮದಂಗಜಚಕ್ರ ವರ್ತಿಗೆತ್ತಿದ ಪೊಸವಟ್ಟಮಂತದು ಮನೋಜನ 
ಕೈಪಿಡಿಯೆಂದು ಮಾಣ್ಣೆನಾ ಸುದತಿಯ ರೂಪಿನಿಂ ಪೆಅತನೆಂದೊಡೆ ಚಿಃ 
ಕರಮೆಗ್ಗನಾಗೆನೇ (6ಂಘು. 3-೬೪). ವ. ಹೊಸದಾದ ಹಣೆಪಟ್ಟಿ: 
ಧವಳವಿಲೋಚನಂ ಧವಳಚಾಮರವಾಗೆ ಲಲಾಟಪಟ್ಟಮೊಪ್ಪುವ ಪೊಸ 
ವ[ಕ:ಕಾಂ. ಪೆ]ಟ್ಟವತಾಗಿ . . . ಪೋಲು ತೋಜುವುದಸಿತೋತ್ಚಲೇಕ್ಷಣೆಯ 
ಯಾವನಲಕ್ಷ್ಮಿಯ ರಾಜ್ಯಲಕ್ಷ್ಮಿಯಂ (99ಪು- ೨-೨೩). [ಪೊಸ -- ಪಟ್ಟ) 
ಪೊಸವಟ್ಟಿ, ಹೊಸಬಟ್ಟೆ (ನಾ). ಹಳೆಯದಲ್ಲದ ಬಟ್ಟೆ ; ನೊತನವಸ್ಥ: 
ಮಿಸುನಿಯ ಹಡಪ ಚಾಮರ ಕುಂಚ ಕಾಳಾಂಜಿ ಪೊಸವಟ್ಟೆಯ ಪಾವಡೆಯ 
ಜಸವಟ್ಟೂಳಿಗದವರ ಮೇಳದೊಳಾಗ ವಸುಧೇಶ ಸಾರಿಗೈದಿದನು (ಕಂಪ. 
೨೨ «0. ಹೊಸಬಟ್ಟೆ: “ಅನಾಹತಂ, ನಿಷ್ಪಮಣಿ, ತಂತ್ರಕಂ. ೩ 
ನವಾಂಬರ, ಹೊಸಬಟ್ಟೆ” (ಸಿರ್ಕಾಂತಿ. ೨೦೨) ; ಸಾಧಾರಣವಾಗಿ ಎಲ್ಲರೂ 
ಹಬ್ಬಗಳಲ್ಲಿ ಮಕ್ಕಳಿಗೆ ಹೊಸಬಟ್ಟೆ ತರುತ್ತಾರೆ (ರೂ). 
[ ಪೊಸ -. ಬಟ್ಟೈ) 
ಪೊಸವಣ್‌ (ನಾ). ಮಾಗಿದ ಹಣ್ಣು; ಪಕ್ವಫಲ : ಎಸಗುವೆಲರಿನೊಣೆ 
ದೊಸರ್ವ ಪೊಸವಣ್ಣ ಪಸರದಿನೆಸೆವಸಿಯ ಕೊಂಬನಿಂಬು ಮಾಡಿ ಸುಬತಿದು 
ಗಬಪುವೆಳಗಿಳಿಯ ಬಳಗಕ್ಕೆ ತಮರ್ಮನೆಯಾದಿಮ್ಮಾವಿನ ಪೊದಜಕೊಳಂ 
(ಕಲ್ಕಳಾ. ಅ) [ಪೊಸ--ಪಣ್‌, 
ಪೊಸವರೆಯ, ಪೊಸಪರೆಯ. ಹೊಸಹರೆಯ (ನಾ). ನವಯೌವನ : 
ನುಣ್ಣುರುಳ ಪೊಸವರೆಯದಂಬುಜಾಸ್ಯದ ಸೂಳೆವೆಣ್ಣ ಳೂಡನೈದಲುಜ್ಜುಗಿಸೆ 
ನಡೆ ವೋಹಂಪ ಜಾಣ್ಣೆ ಸಂತೋಷಿಸುತ ವಂದಿಗಳು ಜಯ ಜೀಯ 
ಧಲರೆ ಭಾಪೆಂದುಲಿಯಲು (ಉಕ. 6-9); ಬಸಿಜಳು ಬಂದ 
ಕುವರನಾದೊಡಮೇನು ಪೊಸವರೆಯದ ಪುರುಷನನು ಒಸೆದು ನಿಟ್ಟಿಸಿ, . . 


೫೯೬೪ 


ಪೊಸವಳ್ಳಿ 


ಬಣ್ಣಿಸಲಾಗದು ಭಾವೆಯರು (800. 9-33). ಪೊಸಪರೆಯ ; ಈ 
ಮೂರಂಲೋಕದೊಳಗಿಂತ ಚನ್ನಿಗ ಚಲ ಪೊಸಪರೆಯದಾ ಗಂಡುಸರ ನಾ 
ಕಾಣಲಿಲ್ಲ (ಕರರೋ- ೨೬೩-೨೯೪). ಹೊಸಹರೆಯ : ಅಲಘುಕಬರಿಯ ಕಮಲ 
ನಿಭವದನದ ಕಳಕಂಠಾಳಂಪದ ಹೊಸಹರೆಯದ ಲಲನೆಯರ ಎಲಾಸೆಂ 
ನೃಪನಟ್‌ತಮನೆಳಕುಳಿಗೊಳಿಸಿದುದು (ಇಯುಳಾ. ೨-೩); ಮೊರೆರಾಯನ 
ಸವ್ಮ್ಮುಖದೆ.  ಹೊಸಹರೆಯದ ತರುಣಿಯರುಗಳ ಹಸ್ತೆದಲಿ ಮಿಜುಪ 
ಮಿಸ:ನಿಯ ಬೊಂಬಾಳದೀವಟಿಗೆಗಳ್ನುರುಚಿರಪ್ರಭೆಯ ಸೂಸಿದುವು (ಕಂನವಿ. 
6-೨೩). [ಪೊಸ + ಪರೆಯ್ಮ («ಎ ಪರಯ?)] 

ಪೊಸವಸೆ, ಪೊಸಪಸೆ, ಹೊಸಹಸೆ (ನಾ). (ಅರಳಿದ ಹೂವಿನಿಂದ 
ರಚಿಸಿದ) ಮೃದುವಾದ ಹಾಸಂಗೆ ; ಮಿಸುಗುವ ಪೊಸವಸೆಯೊಳಸದಳ 
ಮೆಸೆಯೆ ಬಯಸಿ ಪೊಸಯಿಸಿದ ಪೊಸಸುಸಿಲ ಮಸಕದ ಬಸದೊಳ್‌ 
ಬಸದಾಗಿಯುಮಸಿಯಳಿನಗಸವಸದೊಳೆ ಬೆಸೆದು ಪೋಗಿ (ಅಂಪು. ೪-೦೨ ರ). 
ಪೊಸಪಸೆ : ಮಿಸುವೆಸಟ ಪಸರದಿನೆಸಿವ ಪೊಸಪಸೆಯೊಳ್‌ ಮೆಯ್ಕ 
ನೀಡಾಡಿ ಪೊಳೆಪುವಡೆದ ಪಾಲ್ಸಡಲ ತೆರೆದುಜುಗಲೊಳ್‌ ಪವಡಿಸುವ 
ಸಿರಿಯೆಂ ಪೋಲ್ವಿರ್ಪಳ್‌ (ಕ೦್ಕಳಾ. 408). ಹೊಸಹಸೆ: ಹಂಸ 
ತೂಲಸ್ಮಲದೊಳ್‌ ತಾಂ ಬೈತೊಡು ಮಂಳ್ಗಳ ಹೊಸಹಸೆಯೊಳ್‌ ಬೈತೊಡಂ 
- « * ಸರ್ವಮೊಂದಂದಮೆಂದಾಂ ಸಲೆ ಕಾಣ್ಬಂತಿತ್ತು ಪಂಪಾಪುರದರಸ 
ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ (ರಾರ. ೭೫). [ಪೊಳ -- ಪಸ್ಮೆ] 

ಪೊಸವಳಿಕು, ಪೊಸಪಳುಕು (ನಾ).  ನೂತನಸ್ಥ ಟಿಕೆ : ಪೊಸನಳೀನ 
ಸೆಲೆಯೊಳ* ನೆಲಲೆಸೆಯೆ ಮೊಗಂಬೊಕ್ಕು ಪಾಯ್ಜ ಕರಿಯುಂ ಹೆರಿಯುಂ 
ಪೊಸಮೋರ್ತಮನಅ್‌ ಯಮೆ ಪುಟಿ ಸೆ ನೆಟಲೊಳ್‌ ಪೋರ್ದು ಸೇದೆಗಿಡು 
ವುವು ನಗದೊಳ" (ಕಾಂತಿಪು: ೨-೦೦೦. ಪೊಸಪಳುಕು : ಪೊಸಪಳುಕಿನೆ 
ಗಂಧಾಶ್ಮದಿನೆಸೆವ ಸುವರ್ಣಾದ್ರಿಯಂತೆ ಪಾಸಿದ ಸಿತಸದ ೈಸನದಿನೊಪ್ಪುವ 
ವಜ್ರದ ಪಸೆವಣೆಯಿಂ ಪೊನ್ನ ಜಗುಲಿ ಕಣ್ಣೆಸೆದಿರ್ಕುಂ (ಶ್ರಿ ಫ್ರವಿ. ೦-೩೬) - 

[ಪೊಸ + ಪಳಕು( ಆ ಪಟಿಕ)] 

ಪೊಸವಳ್ಳಿ, ಹೊಸವಳಿ, ಹೊಸವಳ್ಳಿ, ಹೊಸಹಳಿ, ಹೊಸಹಳ್ಳಿ. 
ಹೊಸಳ್ಳಿ (ನಾ). ಒಂದು ಊರಿನ ಹೆಸರು: ವಳ್ಳಾವಿವಿಷಯ 
ಪಣ್ಣಗ್ರಾಮೇ ಕೆಅಸಗುಲೂರ್ಪೊಸವಳ್ಳಿ ಮಾದುಂಣ್ಣವಳ್ಳಿ (ವೈ ಅರಿ, ೦೯೩೦೬ 
೩-೦೪: ಸು: 476); ಪುಂನಾಡಜುಸಾಸಿರಮಂ ತಬಕಿಕಾಡು ವನಾಯ್ದಿ ಲೆಗೆಯುಂ 
ಪೊಸವಳ್ಳಿಯ೦ (ಎಳ. 2೪ (೫). ಕಾವಂ ೦೦೩-೩ ; ತು. 20ನೆಯ ಕತ) ; 
ವೀರಸಿದ್ಧೇಶ್ವರವುಹಾದೇ(ವ]ರ್ಗ್ಗೆ ಪೊಸವಳ್ಳಿಯ ನೀರಗಾವುಣ್ಣನ 
ಕೆಯ್ಯಲ್ಲೊನ್ನಲ್‌ ಕೊಟ್ಟು ಮಣ್ನಲ್‌ ಕೊಣ್ಣು (ಎಕ. 1 ೪-೬: 
1070). ಹೊಸವಳಿ :ಸರಗೂರು ಉಗುನೆಯ ಹೆೊಸವಳಿ[ಸಿವನ] ಹಳಿ. 
ಚತಂಸ್ಲೀಮಾಸಮನ್ವಿತವಾದ ಕಾಲುವಳಿಗಳು ಸಹಿತವಾನಿಟ್ಟ (ಎಳ. 1v (2), 
ಕೊಳ್ಳೇಗಾ- ೩೦-೩೭; 3523). ಹೊಸವಳ್ಳಿ : ಅಶೇಷಮಹಾಜನಂ([ಗ]ಳು 
ತಮ್ಮ ಶ್ರೀಹರದೆ ಕಾಲುವಳ್ಳಿ ಹೊಸವಳ್ಳಿ ಶ್ರೀರ x ೫x ದೇವರ 
ಖಣ್ಣಸ್ಫುಟಿತಜೀರ್ನ್ನೋಧಾರಕ್ಕಂ ದೇವರ ನಿತ್ಕನಿವೇದ್ಶಕ್ಕಂ . 
ಮಾಡಿ ಬಿಟ್ಟ ಎರೆ (ಎಕ- ೪1: ಹೊನ್ನಾಳಿ. ೧೧೫-೦೪: ಸು, 12501). 
ಹೊಸಹಳಿ : ಚಿರುಕನ ಹಳಿಯ ಗ್ರಾಮವೊಂದಕೆ ಎಂಭತ್ತು ಎರಹ 
ಹೊಸಹಳಿ ಗಶ್ರಿಮವೊಂದಕೆ ಐವತ್ತಐದುವರಹ (ಎ೪. 211 (2). 
ಗೆಂಡ್ಮುಶೇ. ೦೩೦-೭೬೬ ನ 1521): ಹೆ೧ಸಹಳಿಯ ರಾಯಂಣ ಪಜಕಯಂಣ 

ಯಿವರು ಮುಂತ್ತದ ಸಮಸ್ತರು . , . ಯಾ ಸಾಲವನು ಧುರಾ 

ಪೂರ್ವ್ವಕವಾಗಿ ಕೊಟ್ಟೆಉ (ಎ೪. 11 (೩). 4೩೨-೦೯: 1634); ಪಾರ್ಶ್ವಿವಕುಲ 
ಪದಿತ್ರನುಂ ಕ್ರಿಷ್ಣರಾಜಪುಂಗವನುಂ ಬೆಳುಗುಳದ ಜಿನಧರ್ಮ್ಮ್ಮಕ್ಕೆ ಬಿಟಂಥ 
ಗ್ರಾ ಮಾದಿಗ್ರಾಮಭೂವಿೀಗಳ್‌ ಆರ್ಹನಹಳಿಯುಂ ಹೊಸಹಳಿಯುಂ ಜಿನ 
ನಾಥಪುರಂ (ಎ೪. 11 (೫). ೩೩೦-೨೦: 1723). ಹೊಸಹಳ್ಳಿ: ಹೊಸಹಳ್ಳಿಯ 


ಪೊಸವಾಣತಿ 


ಗ್ರಾಮವನು ಕಲ್ಲ ನೆಟ್ಟು ಕೊಟ್ಟೆಉ (ಎ೪. 1v (2). ಏಂಯಾ. ೦೪೦-೦೮ : 
1686) ; ವಮಹಿಶೂರ ಶ್ರೀಕ ೈಷ್ಣರಾಜವಡೆಯರೆ ೈಯ್ಯ್ಮನವರು ವೆಂಕಟರಾಮೈಗೆ 
ಬರೆಸಿಕೆೊಟ್ಟಿ ಕ್ರಯ ಭೂದಾನ ತಾಮ್ರ ಶಾಸನದ ಕ್ರಮವೆಂತೆಂದರೆ . . - 
ಉಪಗ್ರಾಮ ಹರಯೂರ ಗ್ರಾಮ ೧ ಹೆೊಸಹಳ್ಳಿಗ್ರಾಮ ೧ (ಎಳ. I 
(೩), ಶಂಕರ, ೧೦೯-೦೦; 1761). ಹೊಸಳ್ಳಿ; ಸಿಂಗಸಮದ್ರವಂ ಕೂಡಿದ 
ಕೆಂಬರಲೆಯ ಹಳ್ಳೆವೆ ಹೊಸಳ್ಳಿಗೆ ಆ ಕೆೆಗೆಲ್‌ಗೆ ಆ ಸೀಮೆ ಆ ಕೆಲ 
ಹೊರಗಣ ಹಳ್ಳದಲು ಸೀವೆನಿ (ಎಳ. 1v (2), ಕಾಮಾ. ೩೦೬-೩೨; 2338). 
[ಪೊಸ -- ಪಳ್ಳಿ) 

ಪೊಸವಾಣತಿ (ನಾ). ಆಗತಾನೆ ಹಡೆದವಳು : ಹಸಿ ಬಾಣಂತಿ: 
ಒಡನೆಯ ಚಕ್ರವಾಕಿ ಪೊಸವಾಣತಿ ಕೋಗಿಲೆಯಾಜಕಿಲಿಂದು ಕೇಳ್ಸಡ 
ಗಂವೆಣ್ಣಿ ಪೊಶ್ಚಿನೊಳಗೆಯ್ದೆ ನವಲ್‌" ಮನೆದೀವಿ ಮಕ್ಕಳಂ ಪಡೆದುದು 
(6ರ೯ಕೇ. ೦-೯೪) ; ಅಂತು ಮನಂಗೊಳೆ ನೋಟಸ್ತಿನಮದಲ ಕೆಲನೆಲದ 
ಪಸುರ್ವುಛಂ ಮೇವುತಿರ್ದ ಪೊಸವಾಣಿ £ ಣ ತಿವುಲ್ಲೆ ಮುನ್ನ ತನ್ನ ನಡೆಪಿ 
ಮದಪ್ಪುದಜ್‌೨ ಪರಿಚಯಕ್ಕೆಳಸಿ (ಫ್ರಿತೃಶು- ೩-೭೬ ಶ). 

[ ಪೊಸ 4 ಬಾಣಶಿ ( ಆ ಬಾಳಂತಿ)] 

ಪೊಸವಾದಗ (ನಾ). ಒಂದಂ ಊರಿನ ಹೆಸರು : ಶ್ರೀಮತ್‌ ಅನನ್ತ 
ವೀರ್ಯ್ಯಯ್ಯಂಗಳ್ಳೆಗ್ಗದೂರುಂ ಪೊಸವಾದಗಮುಮನಭ್ಯನ್ನರೆಸಿದ್ದಿ ಯಾಗೆ 
ಪಡೆದರ್‌ (ಎಳ. 1 (೫): 6-00; 978). [ಪೊಸ + ? 

ಜೊಸವಾವುಗೆ (ನಂ). ಹೊಸತಾದ ಚಪ್ಪಲಿ, - ಪಾದರಕ್ಷೆ: ಆಗಳಂಗ 
ರಾಜಂ . . . ಪಂಚರತ್ನಗರ್ಭಂಗಳಪ್ಪ ಮಂಗಳಜಳಂಗಳಂ ಮಿಂದು 
ಮೆಯ್ಮನಾಜ್‌ಸಿ ದುಕೂಲಾಂಬರಮನುಟ್ಟು ಪೊಸವಾವುಗೆಯಂ ಮೆಟ್ಟಿ 
(ಶಂಪಳಾ. ೦೨-೦೦6 ವ). [ ಪೊಸ .- ಪಾವುಗೆ ) 

ಪೊಸವಾಸಣಿಗೆ (ನಾ). ಹೊಳೆಯುವ ಮುಸುಕಂ: ಬಾಸಣಿಸಿದ ಚಿನ್ನದ ವೊಸ 
ವಂಸಣಿಗೆಯ ಪೊನ್ನ ಸವಿಗೆ ಎಂಣಿಮಯಕಳಶೋದ್ಭಾಸಿ ದೆಸೆದೆಸೆಯೊಳೆಸೆಯೆ 
ವಿಳಾಸಂಬೆರಸಣುಗಭೋಗಿಯರ್‌ ಕೆಲರೆಸೆದರ* (ಆ0ಘು. ೧೦-೪). 

[ಪೊಸ--ಬಾಸಣಿಗೈ) 

ಪೊಸವಾಸಿ (ನಾ). ಅಂತಃಪುರದವರ ರಕ್ಷಣೆಗಾಗಿ ನಿಯಯಕ್ಷನಾಗಿರುವ 
ವೃದ್ಧ: “ಅಜ್ಜಿಂದು ಪೊಸವಾಸಿ (ಸಾವಾಸಿ)” (ತಮರ. ನ. ಶಂ); “ಅಜ್ಜೆಂಬುದು 
ಪೊಸವಾಸಿ” (ಶಕುಪಿ. ೦೯೦). [?) 

ಪೊಸವಾಸಿಗ, ಪೊಸಬಾಸಿಗ (ನಾ). ನಳನಳಿಸುತ್ತಿರುವ ಹೂಮಾಲೆ, - 
ಸರ; ಬಾಡಿರದ ಹೂವಿನ ದಂಡೆ : ಸುರಕಂಸುಮದ ಪೊಸವಾಸಿಗ 
ಮೆರಡುಂ ಕರತಳದೊಳೆಸೆದು ತನ್ನಯ ತೋಳಿೂಳೆ ದೊರೆಯೆನೆ ಬಂದತ್ತು 
ಸೊಯೆಖಬರಕ್ಕೆ ಬರ್ಪಂತೆ ದೇನಗಣಿಕಾನಿಕರಂ (60ಫು. 0೦-೨0) ; ಪೊಸ 
ವಾಸಿಗಮಂಗಜಚಕ್ರವರ್ತಿಗಂದೆತ್ತಿದ ವಮಿಾನಕೇತನಮನೊತ್ತರಿಸುತ್ತಿರೆ ಚಲ್ಲ 
ವಾಡಿ ಪೂವೆತ್ತುವ ಮಾಲೆಗಾರ್ಶಿಯರನಂದರಿಕೇಸರಿ ನಿಂದು ನೋಡಿದಂ 
(ಶಂಶಥಾ. ೪-60) ; ವೊಗಬಿಸ್ಹಾಕೆ ಮಾಣೆ ನಾಣಿನಿಸಗಲೆ ನಯಂ ಬಿ:ಜ್‌ ದಿಟ್ಟಿ 
ನೆಯ್ದಿಲ ಪೊಸವಾಸಿಗದೊಳಿಣೆಯೆನೆ ಕುಮಾರನ ಷೆಗಲೊಳ್‌ ನೆಲೆ ನೆರೆಯೆ 
ಮಾಲೆ ಮೂಡಿದ ತೆಣದಿಂ (640ತಿಫು- ೩-0೩6)- ಪೊಸಬಾಸಿಗ ; ಕಟ್ಟಿಯು 
ಮೇನೊ ಮಾಲೆಗಾಜಿನ ಪೊಸಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ 
ಪೋಗದೇ (ಅತಂಪು. ೦-9೫) : ಪೊಸಬಾಸಿಗವಂ ಬಿಸುಡುತೆ ಮಿಸುನಿಯ 
ಭೃಂಗಾರಿಗಳ ಘಟಂಗಳನೊಡೆವುತ್ತಸವಸದ ಕರ್ಮುವಂ ತಾಪಸನುರುಮಂಳಿ 


ಹಿಂದೆ ಮಾಡುತಿರಲಂತಾಗಳ್‌ (ತ್ರಿ ಫೂ. ೨-೪೬). [ಪೊಸ - ಬಾಸಿಗ) 
ಪೊಸವಾಳೆ (ನಂ). ಎಳೆಯದಾದ ಬಾಳೆ: ಪಳಿಗಪ್ಪುರವನಿನೀರ್‌ 
ಪೊಸವಾಳೆಯ ಸುಳಿ ಕಮ್ಮಿದುವಾುದೆಲರೆಳೆಯಸುಗೆಯ ತಳಿರ್‌ ... 


ಬಳಿರ್ವಣ್ವಿನ ಬಾವನ್ನದಿನಾಳಿಯರೆಳಸಿ ಕರಂ ಸತ್ಯರಿಸಲು (ಜಯಾ. 9-೪೦). 
[ಪೊಸ 4 ಬಾಳೆ (ಎಬಾಟ್‌)] 


೫೯೬೫ 


15 


80 


ಪೊಸವುಟ್ಟಿ 


ಪೊಸವುಲ್‌, ಪೊಸಪುಲ್‌ (ನಾ)- 


ಪೊಸವೂರ್‌ 


ಪೊಸವಿಲ್‌ (ನಾ). ಹೊಳೆಯುವ ಬಿಲ್ಲು: ಇಸಲೊಡರಿಸುವಿಂಗೋಲನ 
ಮಿಸುಗುವ ಪೊಸವಎಲ್ಲ ಜೇವೊಡೆಯ ದನಿಯವೊಲೆಣ್ಣೆಸೆಯೊಳ* ನೇವುರದುಲಿ 
ಪಸರಿಸೆ ಮೆಲ್ಲನೆ ಚೆಲ್ಲಗಾರ್ತಿಯರ* ನಡೆತಂದ೦* (೪೧ಳಾ- ೯೬) : ಪೊಸವಿಲ್ಲಂ 
ತೋಳ್ಪಲದಿಂ ಪಸರಿಪ್ರದಂಳಲ್ಲ ಸುತ್ತಿ ಬಳಸುತೆ ಬೆನ್ನೊಳ್‌' ಮಿಸುಗುವ 
ಹಿಂಪುಗಳಂ ತಾಳ್ವೆಸೆವುದು ಪುಳುವಲ್ಲ ತಿಳಿದು ಪೇಳ್‌ ಲಲಿತಾಂಗೀ (ಶ್ರ ಫೂ. 
ತಿ೪-೦೭೩)- (ಪೊಸ + ಬಿಲ್‌] 

ಪೊಸವಿಸಿಲ್‌, ಪೊಬಿಸಿಲ* (ನಾ). ಎಳೆಯ ಬಿಸಿಲು ; ಹೊಂಬಿಸಿಲು : 
ತೆಕ್ಕನೆ ತೀವಿದ ತಮಾಲತರುಗಳುವುಂ' ಪೊಸವಿಸಿಲ ಪೊಳೆಪಿನಿಂ ನುಣ್ಣ 
ನುಜ್ಮಳಿಪ ರನ್ನದೆಳವೆಳಗಿನ ಬಳಗದಿಂ ಬಣ್ಣಿಸಿ (೫ರಂಉ. 2೨೬): ಪೊಸ 
ವಿಸಿಲೊಳ್‌ ಮಂಗುಳ್ಗಳ್‌ ಸಡಿಲ್ಲುಸಿರ್ವಂತೆ . . . ಬೆಳಪ್ಪನೀಗೆ ವರಂಗಳಂ 
(ಕಾಠ್ಮಾರ- 0೭), ಪೊಸಬಿಸಿಲ್‌ : ಪೊಸಬಿಸಿಲದು ಪೆಣದೆಗೆದಿರೆ ಕಿಸುಸಂಜೆಯು 
ಮುಡುಸಮೂಹಮುಂ ಮಿಸುಪವೊಲೇನೆಸೆದುದೊ ಪವಳಂ ಮುಕ್ತಾವಿಸರಂ 
ಜುಂಬವಜಳಂ ಪೆಡಂಮೆಟ್ಟಲೊಡಂ (0488. ೬-೦೦೪). [ಪೊಸ--ಬಿಸಿಲ್‌] 

(ನಾ). ಹೊಸದಾಗಿ ರಸ ತುಂಬಿದ ಜೇನುಹುಟ್ಟು : 
ಮುಸುಟ್‌ತು ಕೋಂಟೆಯ ಮಸಗಿ ಜೇಂಬುಟುಗಳ್‌ ಪೊಸವುಟ್ಟೆಯಂತೆ 
(ಕಳವ. ೨-೦೦೬). [ಪೊಸ + ಪಟ್ಟ) 

ಪೊಸವುಣ್‌ (ನಾ). ಆಗತಾನೆ ಉಂಟಾದ ಗಾಯ ; ಹಸಿಯಾಗಿರುವ 
ಗಾಯ: ಇಜಣ3 ಕಿಲ್‌ವನೊದಟ್‌ ಕೈರಂದಣ ಮಣಕ ನಿಟ್ಟೆಲ್ವನರಿದು 
ನೆಆ[ನೆ]ಡೆಗಳ್‌ ಬುಯ್ದೆ ಆಕೆಯೆ ಪೊಸವುಣ್ಣಳೊಳ್‌ ಪೊಯಾ* ಮಜುಗುವಿನಂ 
ಲೋಹವಾರಿಯಂ ಮಂುಗುವಿನಂ (ಶಠ್ಮಾರಾ. ೦೨೬-) ; ಹರಿ ಶಸ್ತ್ರ 
[ಹತಿಯಿಂ])ದವತಾದ ಪೊಸವುಣ್ಣೀತಂಗೆ ಮೆಯ್ಕೊಳ್‌ ನವಾಭರಣಂ 
ಶೋಭಿಸುವಂತೆ ಶೋಭಿಸುವುದಂ (ಕಾಂತಿಫು.೪-೭9). [ಪೊಸ « ಪುಣ*] 

ಪೊಸವುರ, ಹೊಸಪುರ (ನಾ). ಒಂದು ಊರಿನ ಹೆಸರು: ಶ್ರೀಪುರುಷಾ 
ಮಾಹಾರಜರ್‌ ಪ್ರೀತುವೀರಾಜ್ಮಂಗೆಯೆ ಲೋಕಗಾಳ ಓರ್ಪೊಸವುರಂ 
ಬ್ರಮ್ಮದೆಂ ಕೊಟ್ಟು (ಕ್ಕ. ೧೯%. ೦೦-೩: ತು. 788). ಹೊಸಪುರ : 
ಈ ಕಲ್ಲಿಗೆ ಬಡಗಲು ಹೊಸಪುರಕ್ಕೆ ವಾಯವ್ಮಮೂಲೆ ಬಸವನ ತಿಟ್ಟಿನ 
ಹೊಲದಲ್ಲಿ ನೆಟ್ಟ ಕಲ್ಲು ೧ (ಎಳ. 2೪ (2). ಶಾಂಠನ- ೪೪-೬9೦; 2722). 

[ಪೊಸ + ಪುರ] 

ನಳನಳಿಸುವ ಹುಲ್ಲು; ಎಳೆಯ 

ಹುಲ್ಲು : ಪಳಿಗೊಂದೆ ಬಳ್ಳು ಪೊಸವುಲ್ಲ್ಗಳ ಪೊದಣಕೊಳ್ತೆ ನ್ನನೆತ್ತುವವರಿಲ್ಲದೆ 

ಮೇಣ್ಪಳಲುತ್ತಿರ್ದಪುದು (ಕೃತಂ. ೦೦-೭): ಪೊಸಪುಲ್‌ : ಪೊಸ 

ಪುಲ್ಲೊಳ* ಕಿಚ್ಚನಿಟ್ಟೂದಿದೊಡ:ರಿದುರಿ ಕೂರ್ಚಾಗ್ರಮಂ ಪತ್ತೆ... 

ನಂದಿಸಲೆಂತ:ಂ ಪಾಂಥನುದಾಜದೆ ನಡುಮಡುವಂ ಪೋಗಿ ಬರ್ದೈಕಿಲಿಂ 

[ಪೊಸ 4 ಪುಲ್‌] 


ಕಂಪಿಸುತಿರ್ದಂ (ಊ೮ಾವ. €-೨0)- 


36 | ಪೊಸವೂ, ಪೊಸಪೂ, ಹೊಸಹೂ (ನಾ). ಬಾಡದೆ ಇರುವ ಹೂವು; 


ನಳನಳಿಸುತ್ತಿರುವ ಹೂವು: ಜಲಜಲನೊ(ಟ್ಕು]ಶಿರ್ಪ ಪರಿಕಾಲ್‌ 
ಪರಿಕಾಲೊಳಳುರ್ಕೆಗೊಂಡ ನೆಯ್ದಿ ಲ ಪೊಸವೂ (ಶುಶಕಾ, 0-89) ; ತನಗನು 
ರೂಪಮೆಂಬಿನೆಗಮೊರ್ವ ಕುಮಾರತಪಸ್ವಿ ದೇವತಾರ್ಚನೆಗೆ ಎನಕ್ಕೆ ಬಂದು 
ಪೊಸವೂಗಳನರ್ತಿಯೆೊಳಾಯ್ದೂ ಕೊಯ್ದು ಬೆನ್ನನೆ ಬರಲ್‌ (೪ ಎಂಶೂ. ೬೪೦): 
ಪೊಸಪೂ : ಪೊಸಪೂವಬ್ಲಿ ನಿಯೊಂದಆಸೊಳ ಸೊಗಯಿಕುಂ (ಅ೦ತ, ೬ ೩9). 
ಹೊಸಹೂ : ಸಿರಿಮಂಡಿಗೆ ಹೊಸಹೂಗಳಂ ತಂದು ಸೂಡುತಂಂ (ನಂಬರ. 
೦-೩೬) - [ಪೊಸ + ಪ್ಯೂ) 

ಪೊಸವೂರ್‌, ಹೊಸವೂರು, ಹೊಸೂರು (ನಾ). ಒಂದು ಊರಿನ 
ಹೆಸರು : ಇಂತಿದಕ್ಕೆ ಕಾಕಂಬಾಟ ಕಂಭಯ್ಯನುಂ ಆಸಾಗೊರ ಕನ್ನನುಂ 
ಪೊಸವೂರ ಬೇದಮ್ಮುನುಂ . . .ಸಾಕ್ಷಿ (ಎಳ. ೫1, ತತ್ರದು. ೭೪-೨೭; 966); 
ಆಯು » ಪೊಸವೂರ ತುಜುವಂ ಮಗುಟರ್ಚಿ xxx ಅದ 


ಪೊಸವೆಣ್‌ 


ಕೊಳ್ಳಿಯ(ಣ್ನ] ಸತ್ತಾ ಸುರಗತಿಗೆ ಸನ್ಹಂ (ಎಕ. 118 (2), ಗುಂತ್ಮುಶೇ- 
80-೬; 208ಯ ಕಕ). ಹೊಸವೂರು : ಹೊಸ[ವೂರು] ಅಲಗಿಕೊಂಡನ 
ಹಳ್ಳಿ... ಮಂಂತಾಗಿ ಇ ೫ ವಣ ಚತುಸ್ಲೀವಕಾಸಮನ್ವಿತವಹ ಕಾಲು 
ವಳಿಗಳು ಸಹಿತವಾಗಿ (ಎಳ. 1v (2). ಕೊಳ್ಳೇಗಾ: ೩೦-೩; 13921) 
ಹೊಸೂರು : ಪುನರ್ವ್ವಸುನಕ್ಷತ್ರದಲು ಹೊಸೂರಾದ ಯಿಳಚಲ ಹೊದ 
ವಿಚಲು ಬೈರಮಂಗಲದ ಅಶೇಷ ಮಹಾಜನಂಗಳು . . . ಬಿಟ್ಟ ಕೊಡಂಗೆ 
(ಎಳ.1% (3): ಎಳಂರೂ, 08-೬ ; 3283): ಬೊಮ್ಮಿ ದೇವವೊಡೆಯುರಿಗೆ ಹಜುಹೆ 
ಹೊಸೂರ ನಾಡೊಳಗನ ವುಜಟುವಕಗೊಂಕನು ಬಲಾಳಪುರವಾಗಿ 
ಆಚೆಂದ್ರಾರ್ಕಊ ಸರ್ವಮಾನ್ಮವಾಗಿ ಧಾರಾಪೂರ್ವಕವಾಗಿ ಕೊಟ್ಟೀಊ 
(ಎ೪. x, ಗೋರೀಪಿ. ೦೬-೦6; 1888); ಊರಿನ ಹೆಸರು "ಹೊಸೂರು" ಆದರೂ 
ಜನರಲ್ಲಿ ಮಾತ್ರ ಹಳೆಯ ಸಂಪ್ರದಾಯದ ಕೊಳೆ ನಖಶಿಖಾಂತವಾಗಿ ತುಂಬಿ 
ಕೊಂಡಿತ್ತು (ಹೂಸೂಪ. ೦೭). [ಪೊಸ + ಊರ್‌] 
ಪೊಸವೆಣ್‌, ಹೊಸವೆಣ್‌ (ನಾ)- ನವಯುವತಿ : ಕಡುಚೆಲುವೊಪ್ಪೆ 
ಸಾರ್ದ ಪೊಸವೆಣ್ಣಿದನಾರಯೆ ಮುನ್ನಮೇಂ ಕರಂಬಿಡಿದೆನೊ ಮೇಣ್‌ 
ಕರಂಬಿಡಿಯೆನೋ ಎನುತಂ ಮನದಲ್ಲಿ ನಿರ್ಣಯಂಬಡೆಯದೆ (ಕಾಳುಂಶ- 
೬೩೭-೦೧೯). ಹೊಸವೆಣ್‌. 

ಪೊಸವೆಂಡಿರ್‌ , ಹೊಸವೆಂಡಿರ್‌ (ಬಹುವ) : ಶ್ರೀಮದೆಅಕೆಯಪ್ಪರಸರ್‌ 
ಸಮಸ್ತರಾಜ್ಯಜಕ್ಕಿಯುತ್ತಮಿರೆ. ಅವರ ಸಾಮನ್ನಂ ಶ್ರೀಮಂತ್ತರ ಅತಿ 
ರಥಗಣ್ಣ ಪೊಸವೆಣ್ನಿರಟ್ಮ್‌ ಬೀಸಿ ತಪ್ಪದೊನ್‌ . . . ಆಸನ್ನಿನಾಡನಾಳು 
ತಿರೆ (ಎಳ. ೩೪, 9ರಸೀ- ೨೦೫-೪ ; ತು- 890): ಕಳಸಂ ಕನ್ನಡಿ ಗುಡಿ ಪಜ್ಜಳಿ 
ಸುವ .ಮಾಂದಳಿರ ತೋರಣಂ ದೆಸೆದೆಸೆಯಂ ಬಳಸಿರೆ . . . ಪೊಜಮಟ್ಟ 
ರೊಸಗೆಯಿಂ ಪೊಸವೆಂಡಿರ್‌ (ಲಕಾ: ೩5೩) : ಆಧುನಿಕಕವಿತೆಯೂ ಹಸು 
ಮಕ್ಕಳಂತಾಡುವದು. ಹೊಸವೆಂಡಿರುತೆ ನಗುವುದು (ಸಾಹಿತಿ. ೯೭)- 

[ಪೊಸ -- ಪೆಣ್‌] 
ಪೊಸವೆಸರ್‌ (ನಾ). ಬೇರೆಯಂ ಹೆಸರಂ ; ಪೊಸ - ಪೆಸರ್‌, ಪೊಸವೆಸರ್‌ ; 
ಎಳೆ ಬಿದಿರ್‌, ಎಳೆವಿದಿರ್‌ (ಉಾತಾಳೂ- ೩೦ ಶ್ರಯೋ). [ಪೊಸ -. ಪೆಸರ್‌] 
ಪೊಸವೆಸಲ್‌ (ನಾ). ಮೊದಲನೆಯ ಹೆರಿಗೆ ; ಪ್ರಥಮಪ್ರಸೂತಿ ; ಪೊಸ 
ವೆಸಲಾದ ಪೆಣ್ಣಳ ಜನ್ವನದ ಬಿಗುರ್ತಿಟ್‌ದು ತಿಳಿವಂತೆ ತೊಟಕೆವೆಂಡಿರ್ಗು 
ರ್ಕಿನುಬ್ಬರಮಡಂಗಿ ತಿಳಿದುದು (ನಕ್ಕ. 64-4). [ಪೊಸ 4 ಬೆಸಲ್‌] 
ಪೊಸವೆಲ್ಲಿಂಗಳ್‌ (ನಾ). ಚೆಲುವಾದ ಬೆಳುದಿಂಗಳು ; ಮನೋಹರವಾದ 
ಬೆಳುದಿಂಗಳು: ಪೊಸವೆಲ್ಲಿಂಗಳ್‌ ದೆಸೆದೆಸೆಗೆಸೆದುದು ಕುಮುದವನಮಲರ್ದು 
ದೆಂಬಂತಿರದೇನೆಸೆದುದೊ ಕಟಾಕ್ಷಮಾಲಾಪ್ರಸರಂ ಭ್ರೂಲಾಸ್ಯಸೌಂದರಂ 
ನರ್ತಕಿಯಾ (60ಫು. ೪೨೩೪); ಪೊಸವೆಳ್ಹಿಂಗಳ್‌ ಪಗಲೊಳಮೆಸೆವಂತಿರೆ ದಂತ 
ಕಾಂತಿಗಳ್‌ ವಿಭು ನುಡಿದಂ (8ಇತಿಪು- 6-04); ಪೊಸವಳ್ಹಿಂಗಳ್ಳುಸುಕಿದ 
ಮಿಸುಪ ಕುಳಾದ್ರಿಗಳ ತೆಅದಿ ಪಳಂಕಿನ ಭವನಪ್ರಸರದೊಳತಿಲೀಲೆಗಳಿಂ 
ಬೆಸೆದಿರ್ದುವು ಸಪ್ರಮದದ ಭದ್ರಗಜುಗಳ್‌: (ತ್ರಿ ಪವಿ. ೦೬-೩೪). 
(ಪೊಸ + ಬೆಲ್ತಿಂಗಳ] 

“ಹೊಸವೆಳ್ಳು (ನಂ). ಅತಿಶಯವಾದ ಬಿಳುಪು : ಪಸರಿಸಿದ ಪಯಃಪೂರದ 
`ಪೊಸವೆಳ್ತು ನಿಜಾಂಗರುಚಿಯ ಪೊಅಜವೊಟಗೆ ಪೊದಟಕ್ತಿಸೆದಿರೆ ಬೆಳ್ಮುಗಿಲಿಂದಂ 
“ಮುಸುಕಿದ ಬಾಲಾರ್ಕಬಂಬಮಿರ್ಪಂತಿರ್ದಂ (60ಶು- ೩-೪೨); ಒಳಗೆಸಿವ 
ವೃಷಭನಂಗದ ಬೆಳರ್ವಣ್ಣಂ ಪೊಗೆ ತೀವಿತೆನೆ ಪೊಸವೆಳ್ಳುಜ್ಜಳಿಸಿದುದು ತನು 
ಎನೊಳ್ಳೋಮಳೆಗೆ (ಭೃಷವ ೩-೩). [ಪೊಸ 4 ಬೆಳ್ಳು] 
'ಪಿಸಸವೇಟ, ಪೊಸಬೇಟ, ಹೊಸಬೇಟ (ನಾ). ಮೊದಲ ಪ್ರಣಯ: 
-ಪೊಸವೇಟಿಮೆಂಬ ಚೆಲ್ವಿಡಿದೆಳವಾಮರಂ ಪುಳಕಮೆಂಬ ನವಾಂಕುರದಿಂ 
ಎಳೂಸವುಂ ಪಡೆದು , . - ಸುಸಿಲೆಂಬ ಬಸಂತದೊಳೇಂ ಫೊದಟ್ಟುವೊ: 
(೪೦4 03-೨6) ; ಪಳವಾಧರ ದಂತ (ಕುಚ ಪೊಗರುಗುವ) ಧಮ್ಮಿಲ್ಲದೆ 


೫೯೬೬ 


ಪೊಸವೊನಲ್‌ 


ಮೆಜಕಿವ ಹೆಣ್ಣುಗಳು ಫುಲ್ಲದಳಾಕ್ಷಗೆ ಪೊಸವೇಟ ಪುಟ್ಟುವಂತೆಲ್ಲರಿಬ್ಬಗೆಯಾದ 
ರಾಗ (ಕೋಹತ. 09-೩೩); ಪೊಂಗುವ ಪೊಸವೇಟದ ಗೋಪಾಂಗನೆ ತನ್ನಳವು 
ಗಿಡಿಸಿ ಮೆಯ್ಮಅಕಿಬುಸಿದಾ ಮಂಗಳೆಮೊೂರ್ತಿಯ ಸಿಂಗರದಿಂಗಿತಮಂ 
ಕೆಳದಿಗಿಂತು ಬಗೆವುಗೆ ಪೇಟ್ಜಳ್‌ (ಗೀತಗೋ. ೦೦-೨೪). ಪೊಸಬೇಟ : ಮತ್ತ 
ಮೊಂದೆಡೆಯೊಳೊರ್ವಳ್‌ ತನ್ನನುಬಿದ ಪೊಸಬೇಟದಾಣ್ಮನನೇಗೆಯ್ದುಂ 
ಪೋಗಲೀಯದೆ ತನ್ನಳಿವನೆ ತೋಟ (ಶಂಶರಾ- ೪-೯೬ ಬ್ರ: ಜಹೊಸಬೇಟ : 
ತಲೆಯಲಿ "ರಿದ ಕೂಂದಲುಗಳೌಷಧಿಗಿಲ್ಲ ಸಲೆ ಕುಚಯುಗೇಳವಿಂಗಿದವು 
ಹೊಲೆಗೆಟ್ಟು ಹೊಸಬೇಟಗೆಯ್ವ ಪಂತಕಿ ಮೊಗ್ಗೆಮೊಲೆವೆಗಳಿಗೆ ಪೇಳ್ವಪರೇ 
(ಮೋಹತ, 06-೭೮). [ ಪೊಸ 4 ಬೇಟ (ಆ ಬೇಂಟ)] 


19| ಪೊಸವೇಟಕಾರ್ತಿ (ನಾ). ಯುವಪ್ರೇಮಿಯಾದವಳು: ಬೆಳಗುಯ್ತೆಂ 


ಪೊಸವೇಟಕಾಜಿ (ನಾ). 


ಪೊಸವೊಗರ್‌, ಪೊಸವೊಗರು, 


ಬೊಂದಟಲಗ್ಗಳಿಸಲ್‌ ಪೊಸವೇಟಕಾರ್ತಿಯರ ಬಿಸುಸುಯ್ಕೊಳ" ಬೆಳಗಿದು 
ದೆಂಬಿನಮಾಗಳದೆ €ಂ ಕೊರಗಿದುದೊ ಕುಮುದಿನೀವಿಸ್ತಾರಂ (ದಂ. 
0೬೩); ವೊಸವೇಟಕಾರ್ತಿಯರ್ತಮ್ಮ ಕನ್ನೆವೇಟಮವನೊಳಾಗದೆ ಕೆಟ್ಟೆವೆಂದು 
ಕಟ್ಟುಗೆಡೆಯೆಯಂ೨ (9ರ೯ಶೇ.3-೨ ಠ). 

[ ಪೊಸವೇಟಕಾಅ + - ತ್ಮಿ (೭. ಇತ್ತಿ) ) 
ಯಾವಪ್ರೇಮಿಯಾದವನು: ಮತ್ತಮೊಂದೆಡೆ 
ಯೊಳಂದೆ ಪೊಸಯಿಸಿದ ಪೊಸವೇಟಕಂಅರಪ್ಪ ಕಡುನಲ್ಲರಿರ್ವರಿರೆ (9೦ತ್ಯ: 
[ಪೊಸವೇಟ 4 - ಕಾಲ] 
ಹೊಸಹೊಗರು (ನಾ). ಉಜ್ವಲ 
ವಾದ ಕಾಂತಿ: ನೇಸರೇಂ ನಗುನಗುತ ನಲ್ಮೆಗಳ ತೊಡವೆನಲ್‌ ಸೂಸುವಂ 
ಕದಿರ್ಗಳಂ ಕಳ್ತಲೆಯ ಸುಡುವಂ ಪೊಸವೊಗರ*್‌ ಕೋದಿರ್ಪ ಪೊಳ್ತೆಳೆಯನೆಳೆ 
ಬಿಡುವ ಪೊಸೆದು ನೆಲದೊಳ್ಳುಗಳ ಬಾಳ್ವೆಳ್ಪ ತೊಡೆವಂ (೫30ರ. ೭೦೨೦೨೪). 
ಪೊಸವೊಗರು: ಹಸುರು ಹೊಲದುಸಿರಂಗಿ ಬೀಸುತಿರೆ ತಂಗಾಳಿ ಸುಸಿಲು ಮೈ 
ವಡೆಯುತಿದೆ ಪೊಸವೊಗರೆ ಪೆಂಪು (೫೮ಕ- ೬೬-೦೦೬). ಹೊಸಹೊಗರು : 
ಹೊಸಹೊಗರ ಜವ್ವನ ಸಿರಿಯ ಜೋಡಣೆ ಜನಮನವನಾವರಿಸಿದುದು 
ನಿಪ್ಪಸರದಲಿ ಪಾಂಚಾಲನಂದನೆಯ (ಕೂವ್ಮಾಆ. ೦೩-೨೬) : ಬಂಬಲುಗುರುಳ 
ಹೊಸಹೊಗರೆ ಕಲಿತ ಮದದುಬ್ಬುಗಳ ಪುಳಿನಜಘನಸ್ಮಳದ 
ದಾನವಸತಿಯರಿರ್ದರದೊಂದು ತಾಣದಲಿ (ಕೊರರಾ. 8೩೨೨-೩೪). 

[ಪೊಸ 4 ಪೊಗಲ"] 


೦೨-೭೭ ವ). 


ಪೊಸವೊಗರು " ಪೊಸವೊಗರ್‌ ನೋ. 
ಪೊಸವೊನ್‌, ಪೊಸ ಪೊನ್‌, ಹೊಸಹೊನ್ನು (ನಾ). ೧. ಹೊಳೆಯಂವ 


ಚಿನ್ನದ ನಾಣ್ಮ,--ವರಹ : ಇನ್ನಿವಕೆ ಬಡ್ಡಿಯೊಳೇತಮನೆನ್ದು ಪತ್ತು 
ಗದ್ದಿನ ಪೊಸವೊನ್ನನಿತ್ತನು (ಸ%3ಇ. ೫೫. ೩5-೨೯; 1082). ಪೊಸಪೊನ್‌ : 
೨. ಹೊಳೆಯುವ ಚಿನ್ನ, - ಬಂಗಾರ : ಪೊಸಪೊನ್ನ ವೇದಿ ನಾಲ್ಕುಂ 
ದೆಸೆಗಳೊಳಂ ಬೆಳ್ಳಿವೆಸದ ಬಾಗಿಲ್ವಾಡಂ ಪಸರಿಸಿದ ಸಕಳಮಂಗಳವಿಸರಂ 
ನಿಧಿಸಮಿತಿ ಯಕ್ಷರಕ್ಷಕರೆಸೆಗುಂ (ಕಂದ್ರಪು. ೧೩-೩೩) ;: ಲಾವಣ್ಯಾಮೃತ 
ರಸದೊಳ್‌ ಶೀವಿದ ಪೊಸಪೊನ್ನ ಮಿಸುವ ಶುಕ್ತಿಕೆಗಳೆನಲ ದೇವಿಯ 
ತಾಂಬೂಲಚ್ಛ್ಯಾಯಾವಿಷ್ಕೃತಮಾದ ತೆಳ್ಗದಂಪುಗಳೆಸೆಗುಂ (ಪುತ್ತ ಪು. ೩-೪೪). 
ಹೊಸಹೊನ್ನು : ೨. ಹೊಗರಾಂತ ಹೊಸಹೊನ್ನ ರಸ ಕಾಯ್ದಿರೆ ಕಂಡು 
ಸೆಗಣಿಯೊಳೆಜ3ವಂತೆ ಮೊದಿ ಮೃಗಮದಗಂಧಿಯರ್‌ ಗೋಮಯದಿಂ 
ಮುದ್ದುಮಗನ ದೇಹವ ಸಾರ್ಚಿದಶು  (ಮೋಹತ. ೭-೨೦): 
ಕಿವಿಯೊಳೊಪ್ಪುವ ನಾಗರ ಪಣೆ ಹೊಸಹೊನ್ನ ಸವಡಿದಾರದ ಕೊರಳುಗಳ 
ನವರತ್ನಭೂಷಣದಾಳ್ಗಳ ಮೇಳದೆ ಭುವನೇಶ್ವರನೈತಂದ 
0೨-೩೩). [ಪೊಸ + ಪೊನ್‌] 


(ಕಂವೆಎ: 


ಪೊಸವೊನಲ್‌, ಪೊಸಪೊನಲ್‌ (ನು). (ಕಾರ್ಗಾಲದಲ್ಲಿ) ಹೊಸದಾಗಿ 


ಉಂಟಾದ ಪ್ರವಾಹ, -ಹೊಳೆ : ಮಡದಿ ನಡೆದಳ್‌ ಮನಃಪ್ರಿಯ 


ಪೊಸಷೋರ್ತ8 


ನೆಡೆವರಮವರವರ ನಯಂನರುಚಿ ತನುರುಚಿಯೊಳ್‌ ತೊಡರ್ದು ಬರೆ 
ಪೊಸವೊನಲ್ಲ್ಗಳ ಗಡಣದಿನೆಪ್ಪತಿಯನೆಯ್ದು ವಮರ:ಪಗೆವೋಲ್‌ (ಕರೇತ್ಯ- 
೯೪೨೪8) . ಪೊಸಪೊನಲ್‌ : ವೊಸಪೊಸಲೊತ್ತಿ ಬಂದು ಪುಗೆ ಪುತ್ತದ 
ಬಾಯೊಳಮಲ್ಲಿ ಪಾವುಗಳ* ಬಸಮಲ್‌ದು . . « ಪೊಜಮಟ್ಟು ಬಂದು 
ಸಲೆ ... ಪೆಡೆಯೆತ್ತಿ ದಲಾಡುತುವಿರ್ದವರ್ಥ್ಧಿಯ೨ಂ (ಕಾರಪು. 03-8೬). 
[ಪೊಸ 4 ವೊನಲ್‌] 

ಪೊಸವೋರ್ತ (ನಾ). ಹೊಸಬಗೆಯ ಹೋರಾಟ, ಕಾಳಗ: 
ಪೊಸವಳಿಕಿನ ಸೆಲೆಯೊಳ್‌ ನೆಟಲೆಸಿಯೆ ಮೊಗಂಬೊಕ್ಕು ಪಾಯ್ಡ ಕರಿಯುಂ 
ಹರಿಯುಂ ಪವೊಸಮೋರ್ತಮನಲ್‌ಯಮೆ ಪುಟ್ಟಿಸೆ ನೆಟಲೊಳ್‌ ಪೋರ್ದು 
ಸೇದೆಗಿಡುವುವು ನಗದೊಳ್‌ (ಕಾಂತಿತ್ಞ; ೨-೦೦೩): ನೀಪಕುಲನಾಗಿ ನೃಪ 
ತಿಲಕೋಪಮನೀತನನೆ ಸಾರ್ದು ಗುಣಗಣಮಟ್‌ ದತ್ತಾ ಪೊಸವೋರ್ತ 
ಮನಘಕುಲಲೋಪಕನಂ ಪೊರ್ದಿ ಪಗೆಯನುಟೀದಂತೆ ಜಗಂ (ಕಾತಿತ್ರ- 
೩-೧೨೭). [ಪೊಸ 4 ಪೋರ್ತ) 

ಪೊಸಸಂಜೆ (ನಾ). ಮನೋಹರವಾದ ಸಾಯಂಕಾಲ : ಪೊಸಸಂಜೆ 
ಮುಗಿಲ ತುಜುಗಲ್‌ ಮುಸುಕಿದುದು ಪಯಃಪಯೋಧಿಯೆಲ್ಲಮನೆಂಬಂ 
ತಸದಳಮೆಸೆದುದು ಮೊಗೆವುದ್ದೆ ಸದೊಳೆ ತಳತಳಿಸಿ ಪೊನ್ನ ಪೊಸಕಳಸಂಗಳ್‌ 
(ಶಿಂಪು. ೭. 68) ; ವೊಸಸಂಜೆಗೆಂಪಿನೆಡೆಯೊಳ್‌ ನಸುತೋರ್ಪ ಶಶಾಂಕಲೇಖೆ 
ಯೆಂಬಿನೆಗಂ ರಂಜಿಸಿದ ಳರುಣಾಂಬರವನುಟ್ಟಸಿತಾಂಬು ಜಪತ್ರನೇತ್ರೆ (ಉದ್ಕಳಿ. 

(ಪೊಸ 4 ಸಂಜೆ) 

ಪೊಸಸಂಪಗೆ (ನಾ). ಆಗತಾನೆ ಅರಳಿರುವ ಸಂಪಿಗೆ ; ನಳನಳಿಸುತ್ತಿರುವ 
ಸಂಪಿಗೆ : ಸುರಗಿ ಮೊಲ್ಲೆ ಪೊಸಸಂಪಗೆಯಾ ಅರಲಿಂ. ಭಕ್ತಿಯಿನಾತಂ 
ಪರೆಮಜಿನೇಶ್ವರನ ಪುದಮಂ ಪೂಜಸಿದಂ (ರಠರ್ತಿಕ್ಕು - ೩-೩೭): ಮೊಗವೆತ್ತಿ 
ನಿಳ್ಳಿ ಪೊಸಸಂಪಗೆಗೊಂಬಂ ಪಿಡಿದು ಪೂಗಳಂ ತಿಜ್‌ವಾ ಪೆಣ್ಬಗೆಗೊಂಡಳ್ಳಡಕೆ 
ಟಿಲವ್ಮಿಗೆ ಜಡಿವರಗಜನ ಪೊಂಗಿನಿಂಗೋಲ್ವಿಲ್ಲೋಲ್‌ (ಉವ್ಕಲಿ ೯-೬೦): 

[ಪೊಸ -- ಸಂಪಗೆ] 

ಪೊಸಸಕ್ಕರೆ, ಹೊಸಸಕ್ಕರೆ (ನಾ). ಆಗತಾನೆ ತಯಾರಿಸಿದ ಸಕ್ಕರೆ; 
ತಾಜಾ ಸಕ್ಕರೆ : ಪೊಸಸಕ್ಕರೆ, ಮನೆಸರಕು (ತರ್ಮಾನಿ. ೪೯ ಪ್ರಯೋ): 
ಪೊಸಸಕ್ಕ [ಶಾಕಾಂ.ರ್ಕ]ರೆಯಂ ನವವಂಧುರಸಮಂ ನಜುನೆಯ್ಯನೆಸೆವ 
ಕದಳೀಫಲಮಂ ರಸನೆಯೆಳಸಿದುದನೆನ್ನೊಳ್ಳಿಸಸೀಗಳಿ ನಿನಗೆ ತಂದಪೆಂ 
ಶಶಿಮೌೌಳೀ (ವೃತ, ೭೭). ಹೊಸಸಕ್ಕರೆ: ಉಯ್ದಾಣದೆಮ್ಮೆ ವಾಲೊಳಗೆ 
ವಿದಿ ಹೊಸಸಕ್ಕ [ಶಾ೩ಂ-ಶರ್ಕ)ರೆಯ ಹಾಕಿ ಪರಿಮಳಗಳಂ 
ಪೊರೆಯಿಕ್ಕಿದದುವೆ ತುಪ್ಪದ ಪಾಯಸಂ (ಸೂಶಕಾ. ೩-೦೨) - 


3-3೨): 


[ ಪೊಸ - ಸಕ್ಕರೆ) 
ಪೊಸಸರ (ನಾ). ಹೊಸ ರಾಗ; ಪೊಸಸರದಲ್ಲಿ ಪಾಡು ವರಿದೀವನ 
ಕೇಳಿಯೊಳೊ:ದು. ಸದ್ದ್ರವಂ ಮಿಸುಗಿರೆ ಕಾಮಧೆರ್ಮಗುಣವೃತ್ತಿ 
ಯನಾಳ್ಲಿರೂ (ನ ತಂ. ೪೪) - [ಪೊಸ + ಸರ್ಯ) 


ಪೊಸಸಿರಿ (ನಾ). ೧. ಹೊಸತಾದ ಚೆಲುವು, -ಸೌಂದರ್ಯ : ಕಟ್ಟುದ್ದ 
ಮನಾಂತು ಮಿಸುಪ ಕೊಸಗಿನ ಚಿಲ್ವೇಂ ಪುಟ್ಟಿಸಿದುದೊ ಪೊಸಸರಿಗೆ 
ಅವೆಟ್ಟೆನೆ ಪೂಗಣೆಯನಿರ್ಪ ನೆಲೆವಾಡದ ವೋಲ್‌ (ಳಲ್ಮಳಾ. ೦೦೭). 
೨. ಅಧಿಕವಾದ ಐಶ್ವರ್ಯ, - ಸಂಪತ್ತಿ: ಪುಸಿನುಡಿಯ ವಿಷ 
ಎವಾಕದ ಮಸ೭ದೆ ಮುಖರೋಗಮಾದವೋಲಿನಿತಾನುಂ ಬಸವಲ್ಲದುಸಿರ್ವ 
ರೆಂದುಂ ಪೊಸಸಿರಿಯಿಂ ಮೈಮೆವೆತ್ತ ಮಾಯ್ಡು ಮನುಷ್ಯರ್‌ (೪3 ವಂ ಶೂ. 
8೬೨); ಅರರೆ ಸುಭದ್ರೆಯ ಕಣ್ಮನಗಳ ಷೊಸಸಿರಿಯೆಯೆಂದವಳು 
ಚುಂಬಿವಳು (ಕರತ. ೪೦-೧೩೩). [ಪೊಸ -- ಸಿರಿ] 

ಪೊಸಸುಗ್ಗಿ (ನಾ). ಮನೋಹರವಾದ ವಸಂತಕಾಲ : ಇಲ್ಲಿ ಪಟ್ಟಿ 
ಮೋಗದ: ಪೊಸಸುಗ್ಗಿ ಮೂಗುವಡದಿಲ್ಲಿಯೆ ಕೋಗಿಲೆ ಬಂದ ಮಾವು 


೫೯೬೭ 


ಪೊಸೆೆ 


ಬೀಯದು ಕುಸುವತಾಸ್ತ್ರನಾಜ್ಞೆ ತವದೆಲ್ಲಿಯುಮಿಲ್ಲಿಯ ನಂದನಂಗಳೊಳ್‌ 
(ಶಂಕರಾ. ೪-3೧) ; ಅನಂಗನ ಬೇಂಟೆಯ ಬಿಂದದಂದದಿಂ ಬರೆ ಪೊಸಸುಗ್ಗಿ 
ಕೆಯ ಟಸಯೆ ಕಣ್ಣೆಸೆದಿರ್ದುವು ನಂದನಾಳಿಗಳ್‌ (19ಂಕಿತ್ರ. 1-03೪) ; 
ಒಸಗೆಗಳ ಮೈಮುಟ್ಟಿ ಕಣ್‌ ಬಾಯ್ಲ್ಗಳಿಂ ಕರೆವ ಪೊಸಸುಗ್ಗಿ ಕಾಲ್ಲೆಟ್ಟಿ 
ಸುಯಿಲಿಟ್ಟು ಕರೆಯೆ೨ (ಕಾಲರ. ೦೨೨-೨೩೭). [ಪೊಸ -- ಸುಗ್ಗಿ) 

ಪೊಸಸುಣ್ಣ, ಹೊಸಸುಣ್ಣ (ನಾ). ಹಳೆಯದಲ್ಲದ ಸುಣ್ಣ : ಉಪ್ಪಿಲ್ಲ 
ಣಿಂಗು ಸಾಸವೆ ತಪ್ಪಿಲ್ಲದ ಮೆಣಸು ಸುಂಟಿ ಪೊಸಸುಣ್ಣಮಿವಂ ಚಪ್ಪರಿಸಿ 
ಬಡಿದು ವೆಯ್ಯಂ ಸೊಪ್ಪಾಗಿರೆ ಮೋದಿ ಪೂಸುವರ್‌ ನಿರ್ದಯೆಯಿಂ 
(6ವರ್ತಿಕ್ಠಾ, ೩-೬೧); ಪೊಸಸುಣ್ಣ ಸೂಡುಬಾಡಿರೆ ಬಸಮಲಾದು ಬಟಲ್ಲೂ 
ನೆಟಲ ಕಳವಳದಿಂ ಪೊಕ್ಕಸಿಪತ್ರವನದ ಕೂರೆಲೆ ಸುಮದ ಕೊನೆ ಕೊಯ್ದು 
ಕೊಟ್‌ದು ಕುಣಂದಜ:ಯಪ್ಪರ್‌ (ಅನಿ. ೪-೩): ಹೊಸಸುಣ್ಣ : 
ಹೊಸಸುಣ್ಣದುದಕದೊಳು ಮಾದಲದ ತನಿವಣ್ಣ ಕುಸುರಿಗಳನಿರುಳರಿಸಿ 

[ಪೊಸ + ಸುಣ್ಣ) 

ನೂತನ ರತಿಕ್ರೀಡೆ: ಮಿಸುಗುವ ಪೊಸವಸೆ 

ಬಯಸಿ ಪೊಸಯಿಸಿದ ಪೊಸಸುಸಿಲ ಮಸಕದ 

ಬಸದಾಗಿಯುಮಸಿಯಳೆನಗಸವಸದೊಳೆ ಬೆಸೆದು ಪೋಗಿ 
(೪೦ಪು- 9-03 ವು; ಪೊಸಸುಸಿಲೊಳೆಸಗೆ ರಮಣಂ ಮಿಸುಗುವ 
ನೆಲೆಮೊಲೆಯೊಳೆಸೆವ ನಖಹತಿಯುನದಂ ಮೂಸುಕುದೆಆ್‌ದೆಅಗಿ ನೋಡುತ್ತ 
ಸವಸದಿಂ ದಾರಿದಪ್ಪವರ್ಜೇಚರಿಯರ್‌ (0ಾ೫ಕೇ- ೨-೦೨೪) ; ಇಂತಿರೆ 
ಪೊಸಸುಸಿಲೊಳ್‌ ತಮ್ಮೊಂದು ಗೆಯ್ತುಕ್ಕೆ ಬಸವಟಿದು. ಮೆಯ್ಲೊನಲ್ತ 
ಜನ್ವನಿಗರಿರವಂತಿರೆ ಬಿ:ರರಿರವಪ್ಪುದುಂ (ಕಾನತಿಕೃ. ೦೩೬-೦೨) - 

[ಪೊಸ + ಸುಸಲ್‌,] 

ಪೊಸಾಲ್‌ ? (?)- (7) : ಪಚ್ಚಿದೋನ್‌ ಪಣ್ಣಮಹಾಪಾತಕಸಂಯುತ್ತ 
ನಕ್ಕೆ ಪೊಸಾಲ್ಟೋಗೆ ವೃತ್ತಿ ಬ್ರಹ್ಮಳಾಪದು ಏಕಂಂಚತ್ತಿ ದೊಶಾಮಾಪಿರ 
ಕನ್ಮಾಪುಲನ್ತರಬ್‌ ದ ಪಸಲಾನ್ವಿಡಿಸಿದೋರ್‌ ದರಾ ದಾನ 
ತಳ್ಳವು. ೪4-೬; ಸು. 9001). [?) 

ಪೊಸ್ಕೆ, ಹೊಸೆ (ಕ್ರಿ). ಪೊಸದು. ಪೊಸೆದು, ಹೊಸದು. ಹೊಸೆದು 
(ಭೂತನ್ಕೂ). ೧. (ಹಾಲು, ಮೊಸರಂ ಮೊದಲಾದುವನ್ನು) ಕಡೆ ; 
ಮಧಿಸು: ಪೊಸೆದೊಡೆ ಪಾಲ್ಸಡಲಂ ಮ'ಂಬ್ರಿಸುರರ್‌ ಪೊಸೆದಲ್ಲಿ ಕಾಳ 
ಕೂಟೀಕುರಮಂದಸದಳವೊಗೆದಂತೊಗೆದುವು ಒಬಸಿಟ್‌ಂ ನೂಜಸೊಂದು 
ಪಂಡಮರಂಣಾಕೀರ್ಣಂ (ಶಂಠಕಾ. ೦.೦೩೦ ; ನೀರಂ ಪೊಸೆದುಂ 
ಬೆಣ್ಣೆಯನಾರಾನುಂ ಪಡೆವರೊಳರೆ (ಮಶ. ೯-056) ; ಕೆನೆಯ ತೆಗೆಯದೆ 
ಕಡೆದ ಕಳಲು ಗೋಳಕಮಾಯ್ತು ಕೆನೆದೆಗೆದು ನೀರಿಡದೆ ಪೊ:ಣ೫ ಉಂ: ಪಂ) 
ಸೆದುದೇ ಮಭತವೆಂದೆನಿಸಿತ್ತು (ಸೂಕಕಾ. ೨-೦೩). ೨. ಕಲಕು; ಕದಡು: 
ಆಟಲೋಡಿಸು: (9). ೩. (ಹೊಟ್ಟೆಯನ್ನು) ಕಿವಿಚು ; ಹಿಸುಕು: 
ಸಂತತಿಗೆ ಪಿರಿಯ ಮಕ್ಕಳ ನಾಂ ತಡೆಯದೆ ಪಡೆವೆನೆಂದೊಡೆನ್ನಿಂ ಮುನ್ನಂ 
ಕೊಂತಿಯೆ ಪಡೆದಳ್‌ ಗರ್ಭದ ಚಿಂತೆಯದಿನ್ನೇವುದೆಂದು ಬಸಿಜಂ ಪೊಸೆದಳ್‌ 
(ಕಂಶರಾ. ೦-೧೨೪) ; ಬಿಸಿಲ ಕಡುಗಾಯ್ತು ಭೋಂಕೆನೆ ಪಸರಿಸೆ ಬಿದಿ 
ರೊಡೆದಂ ಸುರಿವ ಬಿಸಿಮುತ್ತಾಗಳಂ ಪೊಸನೀರ್ವನಿಗಳಿವೆಂದೆ: ದೊಸೆದೀಂಟಲ್‌ 
ಮಿಡುಕಿ ಸೋಗೆ ಪೊಸೆದುದು ಬಸಿಜಿಂ (೫ರಕ್ಳ. ೪. 64) ; ಪೊಸೆದಳೊಡಲಂ 
ಕೂಡೆಕೂಡೆ ಸುತಮೊ/ಹದಿಂದಸವಳಿದು ಹಲುಬಿದಳಂಬುದಾಕ್ಷಿ 
(ಪಂಣ. ೨30-30). ೪. ತಿಕ್ಕು : ಉಜ್ಜು ; ತೀಡು : ೩ರತಳದಿಂ 
ಕಣ್ಣಂ ಪೊಸೆಯುತ್ತಮೆಟ್ಟು ತಂತಮ್ಮ ತಲೆದೆಸೆಯೊಳಿರ್ದ ಕರವಾಳು 
ಕೊಂಡು (ಗದಾಯು. ೯೪-೩೨ ರ್ರ); ಜಮದನ್ನಿವಬನಿ ವಂಂನಿದು 
ಪಕ್ಕಿಗಳಂ ಕರತಳದೊಳ್ಳೊ ಸದು ಕೊಲಲುದ್ಯೋಗಿಸುವುದುಂ (ರರ್ಮಾಮ್ಮ 

ಹಾ ಪುತ್ರಯೆನುತೆತ್ತಿಕೊಂಡು ಮುಂಡಾಡಿ ಪಣೆಗಾ 


(ಸೂಪಕಾ. ೩-೪)- 
ಪೊಸಸುಸಿಲ್‌ (ನಾ)- 

ಯೊಳಸದಳಮೆಸೆಯೆ 

ಬಸದೊಳ್‌ 


(ಎಳ, v1. 


೨-೨೨೩) ಕ 


"'ಶೊಂಡಿರು ; 


ಪೊಸೆ, 


ಪಣೆಯನೊಂದಿಸಿ ಪೊಸೆದು ಚೀರ್ದು. ಬಹಳಪ್ರಲಾಪದಿನಳಲ್ಲಂ (ಕೈ ಬರಾ- 
94-೩೩). ೫. ಉಜ್ಜಿ ಬೆಂಕಿಯನ್ನು ಉತ್ಪತ್ತಿಮಾಡು. ಉಂಟು 
ಮಾಡು : ಪೊಸೆವಗ್ನಿಯಿನುಗಿದಿರ್ದಂಕುಸದಿಂದಂಜನದಿನಾ ಪ್ರಲೇಪದಿನಿದ 
ನಂಜಿಸಲಿಕ್ಕಿದ ಧೂಪದಿನಳ್ಳಿಸುವಾತಂ ಬೆನ್ನ ತಕ್ಕಿನಾತನೆ ನೃಪತೀ (ಕಾಂತಿಫು. 
೩-೨೬). ಓ. (ಹಗ್ಗ, ನೂಲು ಮೊದಲಾದುವುಗಳನ್ನು) ತಿರಿಚು; 
ಹುರಿಮಾಡು : “ಪೊಸೆ-ರಜ್ಜು ಕ್ರಿಯಾಯಾಂ (ಹಗ್ಗ ಹೊಸೆ), ಮಂಥ 
ದಂಡೇ ಚ (ಕಡೆಗೋಲು) (ಕರುಣ) ; ಪುಲ್ಲ ಬೆಂಟೆಯಂ ಪೊಸೆದು ಕಿಚ್ಚು 
ಮೆಣ್ಣೆಯ ಕೊಡನುಂ ಬೆಂಟೆಯಂಮಂ ಕೊಂಡು ಪೋಗಿ ಭಟಾರರ 
ಮುಂದಿಟ್ಟು (ಕಕ್ಮಾರಾ. 0೦೫೩-00) : ಪರಿವ ಭಂಡಿಯಂ ಕಾಲಿಂ ಕೋವರು 
ಮಣಲಂ ಸರವಿ ಪೊಸೆವರು ಬೆಟ್ಟೆ ಆಕಿ ಮಿತ್ತುಗರೆವರು ಜವನ ಮಾಸೆಯಂ 
-ಕೀಳುವರು (ಇಇ. 1೫-1, ೨6೬-೦6 ; 1190) ; ಪೊಸವೊಗರ* ಕೋದಿರ್ಪ 
ಪೊಳ್ತಿಳಿಯನೆಳೆಬಿಡುವ . ಪೊಸೆದು ನೆಲದೊಳ್ಳುಗಳ ಬಾಳ್ವೆಳ್ಟ ತೊಡೆವಂ 
(10d. ೭೦-೦೨೪). ಪ. (ತಲೆಗೂದಲು) ತೆಕ್ಕೆಗಟ್ಟಿರು ; ಮಲಿದು 
ನೆಶ್ತಿಯೊಳಿಆ್‌ದೆಅ3ದಿನಿಸಜ್‌ಯೊತ್ತಿ ಬಟೀಕ್ಕಿಟ್‌ಯೆ 
ಪೊಸೆದು ಜಡೆಗೊಂಡಿರ್ದುದ್ವೃತ್ತ ಕುಚಯುಗೆಯ ಕೇಶಮನೆತ್ತಂ ಪಸರಿಸಿದ 
ನೆಯ್ದೆ ಪಸರಿಸಿದದಟಿಂ (ರಂಕರಾ. ೦೨- ೦೩೪); ಪೊಸೆದ ಕೆಂಜೆಡೆಯುಂ 
ಪುಲಿದೋಲ ಕಚ್ಚಿಖಿಂಂ (ಉಮಾಕ- ೪೯). ಲೆ. (ತಲೆಗೂದಲು ಮೊದ 
ಲಾದುವನ್ನು) ನುಲಿ ; ಸುತ್ತು : ಮಂದಾರಮಂಖ್ಯ ಮಾದ ಅಲರ್ಗಳಂ 
ವಖಡಿವ ಕುರುಳಂ ಪೊಸೆದು ಜಡೆಯನಂತಳವಡಿವರೇ ರತಿಸುಖಂಬಡೆವ 
ಕಾಲದೆೊಳ ಕೆಳೆಗೊಂಬರೇ ತಪವನು (ಕಬಕ. ೩೬-೮). ೯. ಸೇರಿರು; 
ಕೂಡಿರು ; ಹೊಂದಿರು : ಬೆರಲೊಳ್‌ ಬೀಣೆಯ ತಂತಿಗಳೊರಸಿದ 
ಕೆಂಗಲೆಗಳಕ್ಷಮಾಲೆಯೊಳಿಸೆದಂತಿರೆ ಪೊಸೆಯೆ ವರುತ್ತೂ ಪವಳಂಬೆರಸಿದ 
ವೋರಾಯ್ತು ಚೆನ್ನತಪಬಯ ಕೆಯ್ಕೊಳ್‌ (ಶಂಶಠಾ- ೬-೧೦). ೧೦. ಕೂಡಿಸು; 
ಸೇರಿಸು ; ಬೆರಸು: ಪೊಳೆದಾತ್ಮಜಳದೆ ಬೇಳೆಯ ರಸಮಂ ಕಿವಿಯೊಳಗೆ 
ಪಿಗೆ ಮೇಣ್‌ ಕಟ್ಟುಗೆ ವಾಯಸಜಂಘೆಯ ಬೇಳೆಯ ಕಿಜುಕುಸಾಲೆ 
ಬೇರೊಂದನಲ್ತೆ ಸೂಲ" ಜ್ವರಮಟಾಗುಂ (ಊಳೋಶ. €-೨9)..೧೧. ಹೆಣೆ ; 
ಕಟ್ರೂ ; ರಚಿಸಂ : ರಘುವಂಶರಾಮಕೃತಿಯೊಳ್‌ ಪತ್ತೆಂಟು ಪದ್ಮಂಗಳಂ 
ಪೊಸೆವೆಂ -(ಸಂ0೬ಮಾ.- ೦೨೩೩). ೧೨. ಉಂಟುಮಾಡಂ; ಉಂಟಾಗಿಸು : 
ಶೋಭೆಯಂ ಪೊಸಿಯುತ್ತಿರ್ದುದು ಮೂಡಲುಂ ಪಡುವಲುಂ 
ಚಂದ್ರಾರ್ಕಸನ್ಮಂಡಲಂ (ಔಾರಶ್ರು: 3-೭). ೧೩. ಹರಿ; ಕತ್ತರಿಸು: 
ತೊಡರಂ ಪೊಸಿದು ಪಣವ ಮದಕರಿಯಂತೆ ಪೊಸೆದು ನೋಡಲೊಡಂ 
(ಉಂತಿಫು- ೮-30 2); ಆ ನಾಗಪಾಶವುಂ ಜಗತೀನಾಥಂ ಪೊಸೆಯೆ 
ಕಟ್ಟುಗಳ ಬಬ್ತರೆ (ಕಾಂತಿಫ್ರ. 6-3೪). ೧೪. (ಹೆಜ್ಜೆಯಲ್ಲಿ) 
ಕೀಳು ; ತೆಗೆದಿಡು : ಪೊಸೆಯದೆ ಪಜ್ಮೆಗಳಂ ನಾಲ್ದೆಸೆಯೊಳಮೆ:ಟೆಂಟು 
ದೆವಸವಿರುಳುಂ ಪಗಲುಂ ಮಿಸುಕದೆ ನಲೆ (ಸಮಠ. ೧-ಂ೬)- 
೧೫. ಹೊಡೆ ; ಬಡಿ: ಇರುಳ್‌ ಮೊದಲ ಜಾವಮಪ್ಪನ್ನೆಗಂ ಪೊಸಿಯೆ 
ಸಸ್ಯಕ್ಕೆ ನಟ್ಟಿರುಳ್ವರೆಗಮಾ ಪಿಶಾಚನಿವಹಕ್ಕೆ ಅಶುಭಮೆಂಗೆ 
ನಿರ್ಧಾತಮಂ (ಊಕೋಶ. 9-೦೭): ಚಾಟೆಯೊಳ" ಬಡಿವುತುಂ ಸರಳಿನಿಂ 
ಪೊಸೆವುತುಂ ಭೂತದಿಂ ಪೊಯ್ಬುುತುಂ . - * ಬಳೆಲಿಸುವರೇನೆಂಬೆನು (ಕಂಪು. 
3೩-೨೬). ೧೬. ಹೊಸಕು; ನಾಶಮಾಡು; ಹಾಳುಮಾಡು : ಆ[ಚಾ]ರ್ಯ್ಯ 
ಪುರುಷ ಇಟಳದು ಬಸಮಬಟ೨[ಯದೆ] ಬೀಟಕ್ವೊರನ್‌ ತೆಅಕಿ[ಅ]ನ ಮೆಚ್ಚದೊಂ 
ಪಿಸುಣರ ಪೊಸಿವೊ (ಎಇ. X೫೫1೪,೦೯೩-೧೨: ಸು.866); ಎಲ್ಲರಂಯಮುಸುತನುಂ 
ಸುರೇಂದ್ರಸುತನುಂ ಪೊಸೆದೀಗಳೇ ಮುಕ್ಕಿ ತೋಆರೇ (ಶಾಶಂಾ- ೪-೭); 
ಪೆರ್ಮಾರಿಯನಾವಗಂ ಪೊಸೆಮ ನೀಂ ಮುಕ್ಕಂಬುದೇಂ. . - ಬೀರಮೇ 
(ಕವ್ಮಿಕಾ. 390). ೧೭. ಕೊರೆ; ತೂತು ಮಾಡು: ರಸಮಯಮಂ 
ಗೃತಿಯಂ ಸೇವಿಸಿ ಏರಸಮನೆಯ್ದೆ ಜೊೋಡುಮಾಡುವ ವಿಬುಧಪ್ರಸರಂ 


೫೯೬೮ 


20 


35 


ಪೊಸೆ, 


ಪೊಸಮಾವಂ ಸೇವಿಸಿ ಬಿದಿರಂ ಪೊಸೆವ ತು೨ಬಿಯೊಡನಾಡಿದರೇಂ (ಕಿತ್ತತ. 
0-೩೭): ಹೊಸೆ : ೧. ವಸುಧೆಯಿಲ್ಲದ ಬೆಳಸು ರಾಜಾನ್ನದ ಹೆಸರಿಲ್ಲದ ಓಗರ 
ವೃಷಭ ಮುಟ್ಟದ ಹಯನು ಬೆಣ್ಣೆಯ ಹೊಸೆವರಿಲ್ಲದೆ ಕಂಡುಂಡೆ (ಅನಕ0, 
೧೪೩-೬೬೦); ಹೊಸೆದರೈ ಧರೆ ಗಗನ ನಡುಗಲು ಮಸಗಿ ಮಂದರದಿಂದ ದುಗ್ಮದ 
ರಸಗಡಲನಾ ದೇವದಾನವರಂದು (ಸಂಧಶ: 3-೧೦8); ಸಹಿಯನೊಕ್ಕಲಿಗನು 
ಹೊಸೆಮಕೆ ಬೆಣ್ಣೆಯನು ಅಸಗ ಸೀರೆಯನು ಅಆ ವಂತೆ ಸೂಳೆ ತಾ ಹುಸಿವರಜಾ 
ದಿಹಳು (ಸರ್ಕ. ೦೯೦೦). ೨. ಮಿಸುಗುವ ಸುಗಂಧವಾಳೆಯ ಹಣ್ಣ ಕತ್ತರಿಸಿ 
ಹೊಸತುಪ್ಪಮಂ ಕೂಡಿ ಮತ್ತವಾ ಹಾಲೊಳಗೆ ಹೊಸೆದದಂ ಹಾಕೆ ಕದಳೀ 
[॥ಾಕಾಂ. ನೊಸೆದದಂ ಹಾಕೆ ಕದಳಿಯ, ವಸೆದದಂ ಹಾಕೆ ಕದಳಿಯ, ವೊಸಿದು 
ಹಾಕಿದೊಡೆ ಕದಳಿಯ] ಪಕ್ವಫಲಸಾರಪಾಯಸವೆನಿಸಿಕೊಂಬುದು (ಸೂಪಕಾ- 
೩-0೪): ೩. ಸಕಳಸುಖವಿರಹಿತೆಯಪ್ಪ ರತಿದೇವಿ ನಿಂದಿರ್ದು ಬಿಸುಸುಯ್ದು 
ಬಸಿಅ೨ ಹೊಸೆದು ಕೆಯ್ಕೆತ್ತಿ ದೆಸೆದೆಸೆಯಂ ನೋಡಿ  (ಗಿಂಕ. 
6-1೪ ನ); ಕಾಳುಮಾಡಿದನೆನಗೆ ಮುನಿಪತಿ ರಠೌಳಿಕಾಅನಲಾ ಸುಡೀ 
ಗರ್ಭಾಳಿಗಳನೆಂದಬಲೆ ಹೊಸೆದಳು ಬಸುಅನೊಡೆಮುಅ:ದು (ಕುವ್ಕಾ9- 
೪-೪0); ಪುತ್ರನ (ರ, ಳಿದಪರೆಂದು ದೇವಕಿ ಹೆತ್ತ ಹೊಟ್ಟೆಯ ಹೊಸದು 
ಶೋಕಿಸಿ ಬಿದ್ದು ಹೊರಳಿದಳು (೫ಾಳ್ಕಳಾ: 3೧-೪); ಆಯ್ಯೋ ಎಂದು 
ಭೋರೆಂದು ಗೋಳಿಟ್ಟು ಹೊಟ್ಟೆ ಹೊಸೆದು ಹುಚ್ಚಿದ್ದು ಹೌಹಾರಿ 
ಹುಯ್ಕಲಿಟ್ಟಳು (ಸಬೀಗೀ. ೪೮-೨೨), ೪. ವಾಸನೆಯ ಕುಸುಮವ ಹೊಸೆದು 
ವಾಸನೆ ಹೋಗಿ ಆ ಸುವಾಸನೆಯೆಲ್ಲಡಗಿತ್ತೆಂಬುದನಟ್‌ದಲ್ಲಿ ಶರಣನ 
ಶರಣಸ್ಮಲ (ಮೋಳಿಮಾ- ೦9೩-೩9೬); ವಿಷದ ಕ್ರೂರತೆ ಲೋಕವೆಲ್ಲವ ಘಸಣಿಸುತ 
ಬರಲಾ ಸಮಾರಣ ಹೊಸೆದನಂಗೈತಳದಿ ಕೋಪದಿ ನೋಡಿ ಪಡಿಸಣವ 
(ಸಂಧಶ- ೬-೧೪) ; ನಾಗ ಕೈ ಹೊಸೆದ (ನಡರಾ- 11, ೦೦೨೭): ೫. ಕಾಷ್ಮ 
ದೊಳಿಹುವಗ್ನಿ ಹೊಸೆದರೆ ತಾನಿರ್ದ ಕಾಷ್ಮವ ಶಾನೆ ಸುಡುವುದು (ರರತ- 
೬೪-೩೨); ಹಸಿಯ ಸಮಿಧೆಯ ತಂದು ಹೊಸೆದರುಂಟೇ ಕಿಚ್ಚು (ಸರ್ವಕ್ಕಿ. ಇ೩)- 
ಹಿ. ಮಳಲ ಹೊಸೆದರೆ ಹೊಸೆದಂತಲ್ಲದೆ ಸರವಿಯ ಹಡೆಯುಲು ಬಾರದು 
(ಬಸನ. ೩೫೪); ಹೊರಜಿ ಹೊಸೆವ ತಿರುಹುವ , . . ನೆಆ್‌ ಸುಲಿವ ಖಳರ 
ಕಳ:ಳದ ಕೋಳಾಹಳದೊಳಾ ರೌರವಂ ಭಯಂ:ರವಾದುದು (ಸಿರ್ಮಕಾ. 
5-೨೯); ತಿಣ್ಣವಲೆ ಜೋಡುವಲೆ ಹೊಸೆದಿಕ್ಕಣ್ಣಿವಲೆ ಚಕ್ರವಲೆ . . . 
ಪೊಟ್‌ಗಳು ವಿಂಧ್ಯನ ಕೂಡೆ (ಸಾಳ್ಮರಾ. 8-06); ಪುನಃಪುನಃ ನೀರಿನಲ್ಲಿ 
ಅದ್ದಿ, ಒಣಗಿಸಿ ಅತ್ಯಂತ ತಾಳಿಕೆಯುಳ್ಳದ್ದಾಗುವಂತೆ ಆ ಚರ್ಮವನ್ನು 
ಹೊಸೆದನು (ಬಂಗಾಹೆ. 3೨). ೧೦. ಲೋಕವನು ನಾಕಕ್ಕೆ ಬೆಸೆಯೆ ನಾಕವನು 
ಲೋಕಕ್ಕೆ ಹೊಸೆಯೆ ಐತಂದೆ ನಾ ಭಕ್ಕಿದೇವಿ! (ಶಂದ್ರಸ, ೩೦-೦): ೧೧. 
ಕನ್ನಡದ ಆದಿಕವಿ ಪುಪ ತನ್ನ ಪೊ:ಷಕನುದ ಅರಿಕೇಸರಿಯನ್ನು ಅರ್ಜುನ 
ನಿಗೆ ಅಭಿನ್ನವಾಗಿ ಮಾಡಿ, ನೂತನರೀತಿಯಲ್ಲಿ ಕಾವ್ಯವನ್ನು ಹೊಸೆದುದು 
ಆತನ ಸಂಶೋಧನೆಯ ಪ್ರಜ್ಞಾಫಲವೆನ್ನಬಹುದು (ಸಂಕೋರ. ೦6೬). 
೧೫. ಕೊಂಕುಸಗಳಿಂ ಹೊಸೆವ ಚಕ್ರ ದಿಂದಿಡುವ ಕುರುಪಿಂ ಕೆರೆವ . .. 
ಕರಗಸದಿ ಕೊಅ?ವ ರೌರವದ ನರಕಂ ಭಯಂಕರವಾದುದು (ಸಿದ್ಮರಾ. 
6-೨6). ೧೮. ನೆರಿಗೆ ಹಿಡಿ; ಜೋಡಿಸು: ಹೊಸೆದು ಕಟ್ಟಿದ ಮುನ್ನ 
ಕಚ್ಚೆಯ ಬೆಸುಗೆ ಶಿಖಿಗಳ ಗಂಟು ಮಿಗೆ ಶೋಭಿಸುವ ಜನಿವಾರವು . . , 
ಎಸೆವ ಹೊಂಬಣ್ಣದ ಶರೀರದಿ ಮಿಸುಪ ವಾಮನರೂಪನಾಂತಾ ವಿಷ್ಣುಮುನಿ 
ಬಂದ (ಖಳರ. 06-೨3). ೧೯. ಕೆಣಡಂಬಳೆ, ಸೇವಗೆ ಮುಂತಾದುವು 
ಗಳ ಹಿಟ್ಟನ್ನು ಬೆರಳುಗಳಿಂದ ಹೊರಳಿಸಿ ಎಳೆಯಾಗಿ ಮಾಡು : 
ಹದನಾಗಿ ನಾರು ಹಜುವಂತೆ ಕಣಿಕವ ಕುಟ್ಟಿ ಸೇವಗೆಯಂತೆ 
ಹೊಸೆದು ಸಣ್ಣಕ್ಕಿವಿಟ್ಟಿನೊಳು ಬೆಣ್ಣೆಯನು ಕಲಸಿ ಅದಕಿಕ್ಕಿ(ಸೂಶಕಾ. 
೦-೪೬). ೨೦. (ಆಲಂ) ವ್ಯರ್ಥವಾಗಿಸಂ : ಪೋಲುಮಾಡು : ನಾನೇ 
ಸೈನ್ಯ ತೆಗೆದುಕೊಂಡುಹೋಗಿ ಮೂರೇ ದಿನಗಳಲ್ಲಿ ಮಸೆದು ಬರುತ್ತೇನೆಂದು 


ಪೊಸೆ, 


°. ಒಂದು ವರ್ಷವೆಲ್ಲ ಹೊಸೆಯುತ್ತ ಕುಳಿತೇನು (ಉಂಕಲಾ. ೦೯೨). 
೨೧. ದುಡಿ; ಶ್ರಮಿಸು ; ಹೊಸೆಯದ ಕೈಯಿಂದ ಕುಸಿದು ಹೋಹುದು 
ಲೇಸು ಅಸಮಾನದವಳ ಬದುಕಿಂದ ತಿ೨ಗಳಲಿ ಹಸಿದಿಹುದೆ ಲೇಸು 
(ಸರ್ವಜ್ಞ. ೦೭೪೭). 

ಪೊಸೆದು ಮುಳ್ಳು, ಹೊಸೆದು ಮುಕ್ಕು - ಹೊಸಕಿ ಹಾಕು; ನಾಶ 
ಮಾಡು : ಈ ಮಲಲುಂದಿದರನೆಶ್ತಿನಿಬಬುಮುನೊರ್ದೆಯೆ ಪೊಸೆದು 
ಮುಕ್ಕುವಂ (ಶಂಶಕಾ. ೩-೦೬ ೮); ಅಂಘ್ರಿಯುಗ್ಮದಿಂದೊರಸುವ 
ಕೈಗಳಿಂ ಪೊಸೆದು. ಮುಕ್ಕುವಗುರ್ವಿನ ಕುಂಭಕರ್ಣನೀ ಧರಣಿಗೆ ದಂತ 
ವಕ್ರನೆನಿಸಿರ್ದು (ರ್ಪು)ದನಾನೆಟ್‌ವೆಂ (8೫೩. ೦-೬೦) ; ಅನುಜರನಿತ್ತೂಮಂ 
ಹೊಸೆದು ಮಖಕ್ಕಿದನೀ ವೃಕಶುಕ್ಷಿ ನಿಂದು ಮತ್ತೆನಗಿದಿರಾಗಿ ಬಲ್ಹಡಿಗೆಯಂ 
ಪಿಡಿದಿರ್ದವನು (ಶುಣಾನೇ. ೦೩-೦೪) ; ದೆಸೆಯ ನುಣ್ಣನೆ ನುಂಗಿ ಸೂರ್ಯನ 
ಹೊಸೆದು ಮುಕಸ್ಕಿತೋ ರಂಹು (ಸಾಳೃರಾಿ- 2೨). 

[ದೇ.॥ ತಮಿ. ಪೊಚುಜ್ಯು ; ತುಳು. ಮೊಯಿ, ತೆಲು. ಪೊಸಗು] 
ಪೊಸ್ಕೆ (ನಾ). ಕಡೆಗೋಲು ; ಮಂಂತು: “ ಪೊಸೆ._ರಜ್ಜುಕ್ರಿಯಾಯಾಂ 
(ಹಗ್ಗ ಹೊಸೆ), ಮಂಥದಂಡೇ ಚ (ಕಡೆಗೋಲು) ” (ಕರುಣಾ); “ಪೊಸೆ 
ಯೆಂದುಂ 6ಡೆಯೆಂದುಂ ಮಂಥಾನು"' (ಕಠತಾ. ೩೩-೦೪೦): [5 ಪೊಸೈೆ] 


೯೬೯ 


18 


ಹೊಳೆಂಕು 


ಚಂದ್ರಿಕಾಪ್ರಸರಮದೀಕ್ಷಣೋತ್ಪಳಕಮುತ್ಸವವಾರ್ಧಿಗಮಂದಮಂದಮಂ 
ಪೊಸಯಿಸೆ _ ಹರ್ಷಸಂಪದಮಂ (ನರ೯ಪು. ೦೩-೯೮). ೪. ಪತಿಂವರೆಗೆ 
ಸೊಯಂಬರೆಮಂ ಪೊಸಯಿಸಿದಂ ನಿಖಿಲರಾಜಕಂ ನೆರೆಯೆ: ಸಾನುಜಂ ಬಲ 
ದೇವಂ (ಕಾಂತಿಫು. 9-09) ; ದಾನವ್ಮಸನಿ ದಶರಥನದೇಂ ಪೊಸಯಿಸಿದನೊ 
ಚೌಲೋಪನಯನಮಹಿಮೋತ್ಸವಮಂ (ಶಂರಾಕೂ- ೩-೦9೨) ; ಶಿಶುಗಳು 
ಕಾಡೆ ತೋಟ್‌ ಶಶಿಯಂ ಜಳಕೇಳಿಗಳಂ ವಿನೋದದಿಂ ಪೊಸಯಿಸಿ (ಪ್ರಶ್ನಾತ್ರ- 
60-03). ೫. ಧೃತವಿಷಮಬಾಣನಂ ಜಿನಪತಿ ಗೆಲ್ಲವೊಲಾತನಂ ಪ್ರಜಾಪತಿ 
ಧರಣೀಪತಿ ಕಾಮದೇವನಂ ಗೆಲ್ಲು ತಳರದನಿವಾರ್ಯವೀರ್ಯಮಂ 
ಪೊಸಯಿಸಿದಂ (ಕ80ತಿಫು. 8-8೭); ಬೇಗಂ ಕೂರ್ತಂತೆ ಭಕ್ತಿಯಂ ಪೊಸ 
ಯಿಪರ್ಕಾಲಮಂ ಕಜ್ಜಮಂ ಬಗೆಯುತಿರ್ಪರ್‌ (ಶುರತ. ೦೦-೬೩) : ದೂರ 
ದೊಳೆಯ್ದರೆ ತುಂಬುಮೊಗವ ತೋಟ್‌ ಭೂರಿಲೀಲೆಗಳ ಪೊಸಯಿಸಿ (ಶಕಂ. 
೬-೦೩ ಸಾಂಗಕ್ಕ). ಓ. ಹೊಂದಿಸು ; ಕೂಡಿಸು ; ಸೇರಿಸು: ಈ ದೂದವ 
ರೆಂಬ[ರ್‌] ಬೇಟಕಾಅರ ಬೇಟಮೆಂಬ ಲತೆಗಳಡರ್ಪಿರ್ಪಂತಿರ್ದರೆಂತಪ್ಪ 
ಬೇಟಂಗಳುವುವರ* ವೊಸ[ಯಿ]ಸಿ ಪೊಸತಪ್ಪಿ ದು ಕಿಡಿಸೆ ಕಿಡುವುದು (ಕಂಶಳಾ. 
೪-೦೦೩ ಶ) ; ಅಲ್ಲಿಯ ವಯೋಧಿಕರೀಗಳುಮಾಗಳುಮಜ್‌ ವರಾದೊಡಮಿನಿಸೆ 
ಡೆಯಾಗಿರ್ದ ಸಂಬಂಧಮಂ ನೀನಿರ್ದು ಪೊಸಯಿಸುವುದು (ಕಾಂತಿಫು. ೨-೬೭ ೮). 


ಪೊಸೆದು 'ಪೊಸ್ಕೆ' ಪರಾ. 


೭. ಕಡೆ; “ ಮಧಿಸು? : (ತುಂ. 9. 1, ೭6). ಲೆ. ಹೂಡು ; ಬಳಸು : 
ಪೊಸೆಯಿಸು, ಪೊಸಯಿಸ್ಕು (ಕ್ರಿ). ೧. ಕೂಡು; ಸೇರು; ಹೊಂದು : 


ಅಸತ್ಕವಾದವುಂ ಪೊಸಯಿಸಿ ಜೀವನಿಲ್ಲ ಮೊಖಕಿಯಿಲ್ಲಅನಿಲ್ಲ ಪರತ್ರೆಯಿಲ್ಲೆ 


ಪೊಸೆಯಿಸಿ ನಸುಜಿಸುವೇಜ್‌ದ ಬಿಸಿಲಜ್‌ಯೆ ಬೆಮರ್ತು ಬಿಂದು ನಲ್ಕಸೇಳಿಯಂತೆ ನಾಲಗೆ ಪೊರಳ್ತುದೂ ರಾಜಸಭಾುತರಂಳದೊಳ್‌ (60ಫ್ರಿ. 
ಬಿಡುವವೊಲೆನೆಸುಂ ಪೊಸಮುಗುಳು ಪೊತ್ತೆಸಿದುದು 3-00)- [ಪೊಸ್ನೆ + - ಇಸ್ಕು] 

(ರಾವ, ೪-56). ೨. ರಚಿಸು; ನಿರ್ಮಿಸು; ಕವಿಮಾರ್ಗದೊಳೆಂ ಪೊಸ್ತಕ " ಪೊತ್ತಗೆ' ನೋ. 

ಪೊಸದೇಸೆಯ ನುಡಿಗಳೊಳಂ ಪೊಸೆ [ಶಾ೫ಂ. ಸ)]ಯಿಪ ಬಲ್ಮೆಗೆ ಪೊಸ್ತಕಗಚ್ಛ. ಪೊಸ್ತ್‌ಕಗಛ (ನಾ). [ಜೆ ನ]. ಮುನಿಗಳ ಒಂದು ವರ್ಗ: 


ಚತುವಂರ೯ಖಂ ಕವಿರನ್ನಂ (ಗರಾಯಹು- 0-೩೪) ; ಪುಷ್ಪವರಳಿಕೆಯೆಂಬಳ್‌ 
ಪಲತೆಅದಲರ ಪಸದನಂಗಳಂ ಪೊಸೆಯಿಸಿಯಂ (ಕಾಂತೀಕ್ಕ, 0೩-೨3೪ ನ). 
೩. ಉಂಟುಮಾಡು ; ಒದಗಿಸು: ಯುವತಿಗೆ ನಿಜ್‌ಎಡಿದು ದುಕೂಲವ 
ನುಡಿಸ:ವ ದಿವಿಜೆ ಕನಕನಗಮೇಖಳೆಯಂ ಧವಳಂಭ್ರವತಾಲೆಯಂ 
ಸುತ್ತುವ ವಾರಿದಲಕ್ಷ್ಮಿಯೆಸಕಮಂ ಪೊಸೆಯಿಸಿದಳ್‌ (ಶ್ರತೃಫು. ೯-೭೨). ೪: 
ಮಾಡು : ನೆರವೇರಿಸು : ಶಿಶುಗೆ ನಯನಾಂಶುದುಗ್ಧ ಪ್ರಸರದೆ ಜನ್ಮಾಭಿ 
. ಪೇಕವುಂ ಎಂುನ್ನೊೋದಂ ಪೊಸೆಯಿಸಿ ಸರೋಜದಿಂದರ್ಚಿಸುವಂತಿಂ 
ದ್ರಾಣಿ ನೆಗಪಿದಳ್‌ ಕೆಂದಳದಿಂ (ಕಂಠ್ರಫು- ೦೨-೫3). ೫. ಪ್ರಕಟಪಡಿಸಂ ; 
ತೋರಿಸು; ಕಾಣಿಸು: ಏನಂ ಪೇಟಕ್ತಿಂ ತನ್ನ ಪಸೂನುವ ಪುಣ್ಯ 
ಪ್ರವಾಹವಂ ಗ್ರಾಹಮಹಾವಿಹಿನಕುಳೀರಾಹಿಗಳಂದೇನುಂ ಪೊಸೆಯಿಸಿದು 
ವಲ್ಲ ನಿಜವಿಷಮತೆಯಂ (ಕುಠ್ರ ಪು. ೩-೪3)- ಪೊಸಯಿಸ್ಕು : ೧. ವಿಚಿತ್ರ 
ಪಾತ್ರಪರಿನರ್ತನಮುಣ್ಮುವ ತೂರ್ಯನಾದದೊಳ್‌ ಪೊಸಯಿಸೆ . 
ಲೀಲೆ ಕಣ್ಗಸದಳವನಾಗೆ ಪಂಜುವ ಮಹೀಧರನೆ:ಬ ವಿಯಚ್ಚರೇಂದ್ರನಂ 
ಭೋಂಕೆನೆ ಕಂಡು (60ಫು..3-90), ೨. ಎಸೆದೆರ್ದೆಯೊಳ್‌ ಪಳಂಚುವ 
೭ಲಧ್ವನಿಯಿಂ ಪೊಸತೊಂದು ರಾಗವುಂ ಪೊಸಯಿಸಿ (ಅರಿವು. ೨-೭೭) ; 
ಸತ್ಯವಿಯೊಳ್‌ ಸಮನಾಗಿ ಮಾರ್ಗಮಂ ಪೊಸಯ:ಸಿ ದೇಸಿಯಂ ಪೊಸತು 
ಮಾಡಿದಳೊರ್ವಳಪೂರ್ವರೂಪದಿಂ (ಶಂಶಠಾ. 3-೬೪) ; ಮೇಪಗಾಡಿಂ ಹಕ್ಕಿ 
ದಲೆಗೆ ಹರಿಯಿಡುವ ಹರಿಣೀಗಣದ ಕಡೆವಾಯೊಳರೆಮೆಲ್ಲುಟದೆಳೆಗಟುಂಕೆ 
ಯೆಸಬ್ಸಳಂ ಸೆಳೆದು ತಂದು ಬಯಲೊಳ್‌ ಬಳ್ಳಿವಸಲೆಯಂ ಪೊಸಯಿಸಿಯುಂ 
(ತಂದ್ರ ಫ. 6-9 ವ). ೩. ಪೊಸತಳಿರ್ಗಳ ಬಿಜ್ಜಣಿಗೆಯಿನೆಸೆವೆಲರ್ಗಳಿನೊಗೆವ 
ಘರ್ಮುಜಲಮಂ ಪೀರ್ದಾಜ್‌ಸಿಮುನವು ಕುಸುಮರಜಂಗಳ್‌ ಪೊಸ(ಶಾಕಾಂ. 
ಸೊಗ]ಯಿಸಿದ:ವು ಬಣ್ಣವುಂ ಲತಾಂಗಿಯರ್ಗಾಗಳ್‌ (ಆಕ. ೧೦-೬೫) ; 
ರಸಮೊಸರ್ವನ್ನೆಗಂ ತಗುಳಿ ಪಾಡುವ, ಗಾಣರ ಗೇಯಮಬ್ಯಜಿಂ ಪೊಸಯಿಸೆ 
(ಶಂಶಠಾ- ೦೦-೪) ; ಎಸೆವ ಜಿನೇಂದ್ರಚಂದ್ರನ ಸದಚ್ಛತನುಚ್ಛವಿ ಸಾಂದ್ರ 


ವಾ! 


ವಸಂತದೂಶಿಕೆ! ೩೦ 


30 


ಸ್ವಸ್ತಿಶ್ರೀ ಮೂಲಸಂಘದೇಶಿಯಗಣ ಪೊಸ್ತಕಗಚ್ಛದ ಕೊಣ್ಮಕಂನ್ಮಾನ್ವಯ 
ಕೊಲ್ಲಾಪುರದ ಸಾವನ್ತನ ಬಸದಿಯ ಪ್ರತಿಬದ್ಧದ ಶ್ರೀವತಾಘನ್ನಾ ಸಿದ್ಧಾನ್ತ 
ದೇವರ ಶಿಷ್ಕರು ಕೆಟ್ಟರು (ಎಳ- 77, 460-0 Aa. 1200)- 
ಪೊಸ್ತಕಗಧ : ಶ್ರೀಮೂಲಸಂಘದೇಸಿಯಗಣ ಪೊಸ್ತಕಗಛ ಕೊಂಡಕುಂದಾ 
ನ್ವಯದ ಹೆರಗಿನ ಹರಿಶ್ಮಾಂದ್ರದೇವರ ಪ್ರಿಯುಗುಡ್ಡುಗಳಪ್ಪ ತಾತಂಗಿಯ 
ಪಟ್ಟಣದ ನಖರಂಗಳು ಮಾಡಿಸಿದ ಶ್ರೀಶಾಂತಿನಾಥದೇವರು (ಇಳ. 1 (೫) 
೬-೨; 22ನೆಯ ಕತ). [ಆ ಸಂ. ಪುಸ್ತಕ ಗಚ್ಛ) 


ಪೊಸ್ತಕಗಭ * ವೊಸ್ತಕಗಚ್ಛ' ನೋ. 
ಪೊಹಚಿ "ಪೌಂಚಿ' ನೋ. 
ಪೊಳ್‌ (ಸಪೂರೂ)- *ಪೊಳ್ಳು' ಎಂಬ ನುಮವಾಚಕಕ್ಕೆ ಸಮಾಸಗಳಲ್ಲಿ 


ಬರುವ ಆದೇಶರೂಪ : "ಪೊಳ್ನುಡಿ', "ಪೊಳ್ಮರ' ಪರಾ. [ಪೊಳ್ಳು] 


ಪೊಳಂಕು, ಪೊಳಕ್ಕು. ಹೊಣಕು, ಹೊಳಕ್ಕು (ಕ್ರಿ). ೧. ಪ್ರಕಾಶಿಸು; 


ಮಿಂಚು; ಹೊಳೆ ; ನದಿ ಕಣ್ಣೆಅಕಿದಂತೆ ಪೊಳಂಕಿದ ಮಾನಂ ಮೊಸಳೆ 
ಪಾಯೆ ನರಪತಿಯ ವಿನೋದದ ಗುಜ್ಜ ಸಿಕ್ಕೆ ಪಿಡಿದತ್ತದನಧಿಪತಿ ಜಾಲ 
ಗಾಅರಿಂ ತೆಗೆಯಿಂಸಿದಂ (ಯಹುಕೋಕ- ೩-96). ೨. ಅಗಿದು ತಿನ್ನು; ಜಗಿ: 
“ಪೊಳಕು, ಪೊಳಂಕು. __ಚರ್ವಣಕ್ರಿಯಾಯಾಂ (ಅಗಿಯು)" (ಕನುರಾ?- 
ಪೊಳಕು, : ೨. ಅರೆಮುಗಿದಿರ್ದ ಕಣ್‌ ಮುರಿದ ವಿಖಾಸೆ. . .ಸುಲಿವಲ್‌ 
ತಳತ್ತಳಿಸಿ ತಂಬುಲವಂಂ ಪೊಳಕುತ್ತೆ ರಾಗದಿಂ ಪುಶಕೆಗೆ ಕೊಟ್ಟ ಪಂದಲೆಯ 
ಗುಂದಲೆಯಾದುದು ಬೀರನಣ್ಮಿನಾ (6೮೯. 3-೩0). ೩. ಚಪ್ಪ ೈರಿಸು ತ 
ಪನಸಾವತ್ರಾತಕ , . . ದಾಡಿಮಫಲವ್ರಾತಂಗಳಿಂದಾಗಳುಂ ತನಿಗಂಪಂ 
ಮೊಗೆದೆತ್ತಿ  ತೀಡುವೆಲರೊಂದಿಂಪಿಂಗೆ ಪೊಂಗೂರ್ತು ಮೆಲ್ಲನೆ ಬಾಯಂ 
ಪೊಳಕುತ್ತೆ ನೋಟ್ಬರಮರರ್‌ ತಾರಾಚಳೋದ್ಯಾನದೊಳ್‌ (9ರ೯ಕೇ. ೨-೭೦). 
೪. ಬಾಯಾಡಿಸು ; ನಾಲಗೆ ಹೊರಳಿಸು : ಮತ್ತಂ ಕಾಯೋತ್ಸರ್ಗಕ್ಕೆ 
ಮೂವತ್ತೆರಡುದೋಷಂಗಳಪ್ಪುವವಾವುವೆಂದೊಡೆ ಕುದುರೆಗಾಲಿಕ್ಕಿ 


ಪೊಳಂಪು 


ನಿಲ್ವುದುಂ .. « ಬಾಯ)೦ ವಪೊಳಕುತ್ತಂ ನಿಲ್ವುದುಂ ಎರಡು ಕಯ್ಮಂ 
ಏಡಿಕಿಸಿ ನಿಲ್ವುದುಂ (ಕಣರ. ೩9೨), ೫. ಚಿಮ್ಮು; ಪುಟಿ : ತಿರುವಿಂ 
ಪೊಳೆಕಿದ ಕಾವಿನ ಸರಲಂತಿರೆ ಬಂದಳ್‌ (ಶೃತ್ತಪ್ರು- ೯.೦೦೬) : ಅವಗಡಿಸಿ 


ಪೊಕ್ಕು  ಪೊಯ್ದಾಡಿದರ್‌  ಕೋಡಿದರ್‌" ನವರುಧಿಶಧಾರೆಯೊಳ" 

ಮುಳೆ.ಕಿದರ್‌ ಪೊಳಕಿದರ್‌ (ತಂಪು: ೨೬-೦6). ೬. ಸೇರು; ಕೂಡಿ 

ಕೊಳು, : ಕರ್ಮದ ಬೇರ ಹೆಖ್‌ದರೆ ಪೊಳಕೆನೀ ಸಂಸಾರಚಿತ್ರಕೆ 
[U 


(ಸರಾಗ. ೦೦-೨-೧೦). ೭. ನಾಶಮಾಡು ; ಧ್ವಂಸಗೊಳಿಸು: ಪಲನುಡಿ 
ದೆತ್ತ್ತಿ ಪೊಲಬು ಧರಂ ಶಿರೆಯಂ ಪದೆದೆತ್ತಿ ದೈತ್ಯನಂ ಪೊಳಕಿ ಬಲೀಂದ್ರನಂ 
ತಗುಳ್ಳು ಮಟಕ್ಸಿಸಿ ದುಷ್ಟನೃಪೂಲವಂಶಮಂ (ಕನ. ೩-೧೪1). ಹೊಣಕು : 
೮. ಸುಟ್ಟುಹಾಕು ; ಭಸ್ಮಮಾಡು : ಕ್ಷಣಕೆ ಕರ್ಮವ ಸುಟ್ಟ ಶಾಂತಿ 
ಶ್ರೀ ಜಿನರಾಜ ಹೊಣಕೆನ್ನ ಪಾಪೇಂಧನವ (ಕ್ಠಾತತ. 9-೧). ೯. ಹೊಡೆ: 
ಬಡಿ : ಮರಳಿಸಿದನಾ ರಥ: ಪಂಂಚಾಲರೆಂಟಂಸಾವಿರರಧಿಕರೈತರಲ್ಯವರ 
ದೆಸೆಗಾಗಿ ಹೊಕ್ಕುರವಣಿಸಿ ಹೊಣಕಿದಂ ಹೇರಾಳದಂಬಿನಿಂ ದೆಸೆದೆಸೆಗೆ 
ಪರಿಪಂದದಿ (0ಕ್ಷ್ಮಠಾ: ೦-೩೦). ಹೊಳಕ್ಕು ; ೧. ಬೆಳಗು ಹೊಳಕಿದ 
ಬಳಿಕಡಗಿತ್ತೆಲ್ಲಿ ಕತ್ತಲೆ (ಏನೋ. ೪೨೨9); ಮುಂಗಾರ ಗಗನಾಂಗಣದ 
ನಾಟ್ಮಕೆ ವಿಂದ ಮಿಂಚಿನ ಭಣಿತೆಯವೊಲಸುರೇಂದ್ರರಥ ಪೊಳಕಿದುದು 
ಕಣನೊಳೆಗೆ (ಫೂ. ೬-೨೦-೩೧). ೫. ನೊರೆಯನುಬ್ಬಿಸುತೇಳ್ವ 
ರಣದುಬ್ಬರದ ರಕುತದ ಹೊನಲು ಹೊಳಕಿತು [23830. ಮಸಗಿತು] 
ಹೊಳಕಿ೪ ಹೊರಳಿದವು ಹೇರಾಳ ಹೆಣದುಂಡುಗಳು ಕಪಿಬಲದ (ಕೊರರಾ, 
೬-೩೦-೦೪). ೭. ಕುಲಗಿರಿಗಳೆಲವನೊಂದು ನಿಮಿಷದಿ ಹೊಳಕಿ ಹೊಳಕಿ 
ಬಿಡುವೆನ್ನ ಕುಲಿಶದ ಡವ ಪಿಡಿದೀ ಸಗ್ಗಿಗರ ಜಂಗುಳಿಸಹಿತವೆ ಬಲಿದೊತ್ತೆ 
(ಶ್ರೀಶಾಲ.. ೭-೩). ೯. ಭೀಮನೇ ತೊಡಕಿದರು ಹೊಳಕಿದರು 
ತವಕಿಗರು ತಲ್ಲಣಿಸದೆ (ಕುರಂಗ. ೩೪-3೨) - ೧೦. ರುಂಕಿಸು; ಗದರಿಸು : 
ಅವದಿರ ನಾಡಿನೊಳಗರ್ಧಮಂ ಕೊಟ್ಟು ಬಾಳೆಂದು ಧೃತರಎಷ್ಟ ಹೊಳಕಿ 
ನುಡಿದನು. (ತುರಂಗ. ೪0-0೬). ೧೧. ಜಲಿಸು; ಅಲುಗಾಡು: 
ಮೃತ್ಕುವಿನಣಲ ಹೊಳಲೊಳಗೆ ಹೊಳಕಬಹುದಹಿಪನ ಫಣಾಮಂಡಳ 
ದೊಳಾಡಲುಬಹುದು ಕಾಣೆನು ಗೆಲುವ ಹದನನು ಮಗನೆ ಪದ್ಮವ್ಮೂಹ 
ದೊಡ್ಡಣೆಯ (ಕುಠ್ಮಾರ್ರೋ- ೪-೩೬). ೧೨. ಅಲುಗಂವಂತೆ ಮಾಡು ; 
ಅಲುಗಾಡಿಸು: ಕೃತ್ರಿನುದ ಸರ್ಪನ ತೊಲಗಿಸಲು ದುಂದುಭಿಯ 
ಹೊಯ್ದರೆ ಹೊಳಕಲಹುದೇ (ಸಮ್ಮಕು. ೩-03), ೧೩. ಅತಿಶಯವಾಗು ; 
ಹೆಚ್ಚು: ಮೆಲುವ ಭೂಪರ ಮನಕೆ ಹೊಸಜಕ್ಕುಲಿತೆ ಹುಟ್ಟಲು ಬಾಯ 
ಹಬ್ಬವು ಹೊಳಕಲಮೃತವಿದೆಂಬ ಹಾಲುಂಡೆಗಳನೋರಣದಿ ತೆಲುಗ ನಾರಿ 
ಯರೈದೆ ಬಡಿಸಿತ: (೪80. 3-೬೨). ೧೪. ರಭಸದಿಂದ ಮುಂದುವರಿ; 


ಮುನ್ನುಗ್ಗು : ಉಲಿವಲಮ್ಮುವರಿಲ್ಲ ಬವರಕೆ ನಿಲುವ ಚೂಣಿನರಿಲ್ಲ 


ಮುಂಬಗೆ ಹೊಳಕಬಬ್ಲವರಿಲ್ಲ ನನ್ಮೂೀಯ ಬಲವ ನಾಯಕರು (ಕುವ್ಮಾರ್ರೋ. 
ಶಂ. ೨೪೦) ; ಅಲ್ಲಿಯ ಗಲಭಿಕಾಜರು ಕವಿಯೆ ಗೋಪುರ ಸಂಕವೀಧಿಯಲ 
ಹೊಳಕುವೀ ಕಪಿನಾಯೇರ ಗಾವಳಿಯ ಗುಮ್ಮಿದರಸ್ತಶಸ್ವ್ರವಳಿಯಲಿ 
(ಕೊರರಾ. 9೨೯.೨೦) ; ನಳಿನಮಿತ್ರುನ ಮೊಮ್ಮಗಂ ಭಿ:ಮನೋಳ್ಯಾದಿ ಗೆಲಿದು 


ಮಾದ್ರೀಸುತರನೊಟ್ಟಿ ಸಿ ಎಎಂದಕಂ ಹೊಳಕುತಿರಲರ್ಜುನ: ಕೊಲಲು 
(ತುರಂಗ. ೬೬ ಸೂಕನ), ೧೫. ಎರಗು; ಮೇಲೆ ಬೀಳು: ಹಳೆಚಿದನ: 
ಕರ್ಬೊಗೆಯ ತೆರದಲಿ ಹೊಳಕಿದನು ಭೇರುಂಡರೂಪಿನಲಿ. . . ಮುಂದ 


ಕೊಂದನು ಕಲಿಘಟೋತ್ಕಚನಮಿತಸೈನಿತವ (ಕೋಗಹ; ೨೩-೬೩)- [ವ ಪೊಳ್ಳೆ] 


A ಪೊಳಂಪು 'ಪೊಳಪು' ನೋ. 


ಪೊಠಕಾಯಿ (ನಾ). ಒಂದು ಕ್ಷಂದ್ರದೇವತೆಯ ಹೆಸರು : ಗುಳ್ಳಕೆ ಪೊ 
ಕಾಯಿ . . , ಮಹಕೆಂಚೆ ಮಾತಂಗಿ ಬಕ್ಕುಯಿ ಲ್ಲ ನಂನಾಕದಾ ಕ] 
ದೇವತೆಗ ನಿಲ್ಲದೆ ಒಲಿಸಿದರು (ಏಸಾಸು.- 36-3): (2) 


೫೯೩೭೦ 


1 ಪೊಳಕಿ (ನಾ): ಒಂದು ಬಗೆಯ 


10 


20 


25 


80 


40 


ಪೊಳಪು, 


ಪೊಳಪು 


ಸಸ: 


A ಪೊಳಕಿ - -ಸಣ್ಣಗಿಡ; ಬೈಲು 
ಶೀವೆಯ ಅಡವಿಯಲ್ಲಿ ಬಹಳ (ಕಾಗೆ: va)- 


(7?) 


ಪೊಳಕಿಸು, ಹೊಳಕಿಸು (ಕ್ರಿ). ೧. ಅಲುಗೂಡಿಸು ; ಹೊರಳಾಡಿಸು : 


ಕುಗೆಯಂತೆ ಕಡೆಗಣ್ಣೊಳಿ ನೋಡುತ್ತುಂ ಕಿ:ಟ್‌ಟ್ಟ ರುದುರೆಯಂತೆ 
ಬಾಯಂ ಪೊಳಕಿಸುತ್ತುಂ (ರರ್ಕಾಶ್ಕು. 3-೧೩೬). ಹೊಳಕಿಸು : ೨. 
ಮುನ್ನುಗ್ಗುವಂತೆ ಮಾಡು : ಜವದಿಂದೆ ತದ್ವರೂಥಮನಿರದೆ 


ಸೌಭರಿಯು ಸುವಿಲಾಸದಿಂ ಹೊಳಕಿಸಲ್‌ ಮೇಘವಮಾರ್ಗದೊಳ್‌ (ಫೋರಾಸು- 

೨೩-೩೩): ೩. ಹೊಳಿ; ಪ್ರಕಾಶಿಸು : ದಿನಕರನ ಪ್ರಭೆಯಂತೆ ಹೊಳಕಿಸು 

ತಸಮಕೋಪದಲಿ.. . ಕರಗಳ ಮುಗಿದನಾ ದ್ವಿಜನು (ಸುಂಮ. ೬-೧೩). 
[ಪೊಳಕ್ಳು ( ಎ ಪೊಳಂಕು) + . - ಇಸ್ಯು) 


ಪೊಳಕು, -ಪೊಳಂಕು' ನೋ. 
ಪೊಳಕ್ಕು "ಪೊಬಿಕು' ನೋ. 
ಪೊಳಚು, ಹೊಳಚು (ಕ್ರಿ). ೧. ಕತ್ತರಿಸು; 


ತುಂಡರಿಸು : ಕಳೆದ 
ರದಂ ಕಡಿದಿಕ್ಕಿದ ಸೊಂಡಿಲು ಪೊಳಚಿದ ಕಿವಿ ಕತ್ತರಿಸಿದ ಬಾಲಂ 
ಗಳಿನಾ ಬಲ್ಲಾನೆಯ ಬವರದ ನೆಲನತಿ ವಿಭ್ರಾಜಿಸಿತು (8ಯಕಾ. ೬-೪೦). 
ಹೊಳಚು : ೧. ಮುಮಳಿಪ ಮಲಯರುಹವೃಕ್ಷಂಗಳಂ ಕಂಡು ಹೊಳಚಿ 
ತಂದಾ ಸೆಕ್ಕೆಗಳನೊಳಗೊಳಗೆ ಶೋಧಿಸಿ ತನ್ನ ಕಂಬಿಯ ನೆಲಹಿನಿತ್ತರದಲ್ಲಿ 
ಸುತ್ತಲು ಸೆಕ್ಕೆ ಬಿಗಿಬಿಗಿದು (೧ಫಿ- ೪-೨೩) ; ಬಿಳಿಯುಳ್ಳಿಯು ಸುಲಿದು 
ಹಿಂದು ಮುಂದಂ ಚಿವುಟಿ ಹೊಳಚಿ ನಡುವಣ ಬಂಡ ತೆಗೆದು (ಸೂಶಣ. 
4:6). ವ. ಒಡೆ: ಸೀಳು: ಸ್ಪಟಿಕದ ಘಟವ ಹೊಳಚಿದಂತೆ ಒಳಹೊಟ 
ಗೆನ್ನದೆ ನಿರ್ಮಲ ತೋಟಿವಂತೆ ಆದಣಿರವು ಸುಚಿತ್ತನಾಗಿ ನಿಂದುದು 
ನಿರ್ಮಾಯ (*೫ಮಾ.ಕ. ೦೩೪-೦೪೪): ಸತಿಸಹಿತ ಖರಕರಾಘಾತಗೈದಪುವು 
ಕರಿತತಿಗಳಿದ ಮರ್ದಿಸಲ್ವೇಳೈನುತ ಕರಖಡ್ಗಹತಿಯಿಂದ ಮಸ್ತಕವ ಹೊಳಚು 
ವನೊ ಭಂಸ್ಕರನೆನಲ್ಕೆ ಖರಕಿರಣದಿಂದೆ (ನಂಳಾರಾ: ೩-೬-೨9) - ೩. 
ಒದೆ: ಆ ರಾಮನಟ್ಟೆಯಂ ನಲವಿನಿಂಮಂಗುಷ್ಟದಿಂ ಕುಟ್ಟೆ ಹೊಳಚ 
ಲದು ಪಲವು ದಶಯೋಜನಂ ಪಾರಿ ಪೋಗಲ್ಕೆ (ತುರಂಗೆ- ೩9-೩6)- (7?) 
ಪೊಳಂಪು, ಪೊಳೆಪ್ಕು ಹೊಳಪು, ಹೊಳಹು (ನಾ). 
೧. ಮೆರುಗಂ ; ಕಾಂತಿ; ಪ್ರಕಾಶ : “ತೊಳಗು, ಬೆಳಗು . . . ಹಬೆ, 
ಪೊಳಪು, ವೊಣರ್‌ , , , ಮಸೆ _ ಈ ೧೪ ಕಾಂತಿ” (4ಕಗಾ- 38-೨೦೨); 
ಮಡಿದು ತಂದಿಟ್ಟ ಪೊಸನೆಯ್ದಿಲ ಕಾವನುವಗಂ ಗೆಲ್ಲ ರತ್ನಕುಂಡಲಂಗಳ 
ಪೊಳಪನೊಳಕೊಂಡುತೆ ನಸುನೇಲ್ವ ಕರ್ಣಾಟೀಕರ್ಣಪೂರನ ಪಾಲೆಗಳುಂ 
(ಶಂಶಾಾ- ೨-೩೯ ವ) ; ಪೊಸವಿಸಿಲ ಪೊಳಪಿನಿಂ ನುಣ್ಣನುಜ್ಜಳಿಪ ರನ್ನದೆಳ 
ವೆಳಗಿನ ಬಳಗದಿಂ ಬಣ್ಣಿಸ% ಸುರಶರಾಸನಂಗಳನೆಬಲಿಕ್ಕಿ ನಂತ ನಿಮಿರ್ವ 
ನಿರ್ದುರಂಗಳುಮನಪ್ಪುಕೆಯ್ದ ಕೇಳೀಪರ್ವತನಿತಂಬಂಗಳೊಳಂ (ಕಾರಂಉ- 
35೬) ; ಸುಲಿಪಲ್ಲ ಬೆಳಗುಂ ಕಣ್ಗಳ ಕಾಂತಿಯುಂ ಮುಖದ ಶಾಂತಿಯ 
ಪೊಳಪುಂ . . - ದಟ್ಟೈಸಿ ಮೆಜ್‌ಯೆ (ಏಸರೆ. ೪-೭೩). ವಿ. ನಡುಗುವಿಕೆ ; 
ಅಲ್ಲಾಡುವಿಕೆ: (೪. ೩. ಉಯ್ಯಾಲೆ; ಜೋಕಾಲಿ; ತೂಗುಮಣೆ: (9). 
೪. ಕುದುರೆಯ ಓಟದಲ್ಲಿ ಒಂದು ಬಗೆ : ಪೊಳಪು ಗತಿ ವೇಡೆ ಜೋಡತಿ 
ಚಳಕಂ ದೂವಾಳಿಹಿಡಿಪುದಾಳಿಯಂರೆ ಮನಂಗೊಳಿಸಿರೆ ತುರಂಗಗಳ ವಾಹಳಿ 
ವಾಹಕಂಂದೆ ಮೆಚಹದುದಾ ಪೊಜವೊಳಲೊರ್ಳ (್ರಿಫಂ. ೦೭-೦೬): 
A ಸೊಳಂಪು: ೧. ಬೀಜಶೂಪದ ಪೂದುಜುಂಗಲ ಪೊಳಂಪಿನಿ೦ (ನ:ಹಾನೇ. 
8-೦ 5). ಪೊಳೆಪು : ೧. “ ತೊಳಗೆನೆ ವಿ:ನುಗೆನೆ . . . ಪೊಳೆಪ್ರ ಪೊಣರು 
ಮಸೆಯೆನೆ ತಳೆಪವೆ೨ನಲ್‌ ಕಎಗಳಿಂದೆ ಕಾಂತಿಯೆನಿಕವ್ಯಂ ” (ಕ್ಪಕು- ೦೦೦) ; 
ತಲದೊಳ್‌ ತಂಬುಲದೆಲೆಗಳ ಪೊಳೆಪಮರ್ದಿರೆ ದೇವಕನೆ ಮತ್ತೊರ್ವಳ* 
ಕೋಮಲಲತೆಯ ನಿಮಿರ್ದ ಕುಡಿಯೊಳ್‌ ಗಿಳಿ ಪಾಯ್ಜುತ್ತೆನಿಸಿ ಸತಿಗೆ 
ತಂಬುಲಮಿತ್ತೆಳ್‌* (ಆರಿತು. ೭-೧೨); ಮೇಲೆ ಬೀಬ್ವಿ ಸಿಡಿಲಂತೆ ಬಂದೆಜಗುವ 


ಪೊಳಪೇಟು 


ದುರ್ನಿರೀಕ್ಷಶೀಕ್ಷಾಯುಧಂಗಳ ಪೊಳಿಪುಗಳುಂ ಚಕ್ಷುರಿಂದ್ರಿಯಮನನವರತ 
ಮುಗಿಬಗಿ ಮತಾಡುತ್ತಿರೆಯುಂ (ರ್ಪಶ್ರ- ೧೦-೪೬ 5). ಹೊಳಪು: ೧. 
ಪುರಹರಪ್ರಸುದದಿಂದ ರಂಜಿಸಲೈೆ ಗಂಜಿಯಿಟ್ಟು ಶರಣಸಂಗದಿಂದೆ ಘಟ್ಟಿ 
ಸುತ್ತೆ _ ಹೊಳಪ[ಶಾಕಾಂ ಹ]ನೊಪ್ಪವಿಟ್ಟು (ತಿರುತೊಂ. ದೇ. ೨೩೩-೦೪) ; 
ಬೆಳ್ಳಿಯು ಅಂದವಾದ ಬಳೇ ಬಣ್ಣದ ಧಾತು. ಅದಕ್ಕೆ ಹೊಳಪು ಬಹಳ 
(ಮುರಲಿ. ೪-೦೨೦); ಗಾಜನ್ನು ತಯಾರಿಸುವುದು ಹಾಗೂ ಹೊಳಪನ್ನು 
ಕೊಡುವುದು ಒಂದು ಕೈಗಾರಿಕೆಯಾಗಿತ್ತು (ತಕ್ಕಪ್ರಾ. 300). ಹೊಳೆಹು: 
೧. ಅಪ್ಪುವಿನ ಮಣಿಯ ಷಡುವರ್ಣದ ಟಿಪ್ಪಣದಂತೆ ತೇಜದ ಮಜಕ್‌ಯ 
ನವಗುಣದ ಹೊಳಹಿನಂತೆ (ಕೋಳವೂ- ೦೦-೪೦); ₹೦ಗಳಿನ ಮಿಂಚಿನ 
ಹೊಳಹಿನಲಿ ನಡೆಗಟ್ಟು ನಿಂದರು ಚಿತ್ತವಿಹ್ವಲರು (ಳುವ್ಕಾಿ. ೦-೨೫); 
ಹಳದಿಯ ಹೆಡೆಯನು ಬಿಚ್ಚೋ ಬೇಗಾ ಹೊಳಹಿನ ಹೊಂದಲೆ ತೂಗೋ 
ನಾಗಾ (ಕಶಶ್ರು. ೨-೩೦). ೪. ದಾಟುದೀಟು ಹೊಳಹು ಹೊಮ್ಮ್ಮಚ್ಚುವೆಡೆ 
ಮೋಡಿ . . .- ವರಶತರಹವಮೆಬ ನವೀನಗತಿಗಳೊಳು ತನ್ನ ಮನಮೆ ಹಯದ 
ತನುಗತಿಗಳಾದಂತೆ ವಾಹಕವಿನ್ನಿಣಂಗಳಂ ತೋಟಂತ (ಫಕ್ಕಾಸ್ತ. ೭-೩೦ ನ); 
ಹೊಳಹು ದೂವಾಳಿಯಲಿ ವಾರ್ಥನ ಕೆಲಕೆ ಬಿಟ್ಟನು ರೆಥವ (ಕಾವ್ಮಾಳ. 
೦೪-೩8) ೫. ಚೆಲುವು ; ಸೊಗಸು ; ಸುಳಿದು ಸುಖದಲಿ ಅನ್ನ ಲೀಲೆಯ 
ಬೆಳೆಸಬೇಕೆ:ದೊಂದು ವೇಷದ ಹೊಳಹಿನಲಿ ಬರುತಿರಲು (ಶ್ರಶುಲೀ- ೦೦-೩). 
ಓ. ಸ್ವರೂಪ ; ಲಕ್ಷಣ: ಮೆಯ್ದೆಗೆದರಿದಅಸೊಳಗೆ ಹೆಸರೆನಗೆಯ್ದ 
ಬೇಕಿನ್ಸೈಸಲೇಯೆಂದಯ್ಹುಬಾಣವ ಕೊಂಡು ಯಂತ್ರದ ಹೊಳಹನೀಕ್ಷಿಸಿದ 
(ಸಂಳಶ. ೩೦-೩೨); ಪಂಡಿತನು ಪ್ರಹುಡ ತಾನೆಂಬ ಭಾಷೆಗಳಂತೆ ಕುಂಡಲಿಯ 
ಹೊಳಹ ಕೇಳ್ದರೆ ಕುದಿವನಂತೆ (ತತ್ತಶ. ೨೩-೪9). ೭. ರೂಪರೇಷೆ; 
ಯೋಜನೆ : ಕನ್ನಡನಾಡಿನ ಚರಿತ್ರೆಯ ಚಿತ್ರಕ್ಕೆ ಅವು ಹೊಳಹನ್ನು ಹಾಕಿ 
ಕೊಟ್ಟಿವೆ (ಕಸಾಕ. 86): ಹೊಳಲ ಹೊಳಹನು ಹಾಕಂವವರಿಗಿದು ತಿಳಿದಿತ್ತೋ 
ಇಲ್ಲವೋ ನಾನರಿಯೆ, ಕವ ಕುಡನಿಂತು (ಕರುಕ್ರಾ - ೭೬-೦೩): ವ್ಯಕ್ತದ 
ಚೆಲುವಿದಲ್ಲಿ ಅವ್ಯಕ್ತದ ಹೊಳಹನ್ನು ಬಹುಸುಲಭವಾಗಿ - ಗುರುತಿಸು 
ತ್ತದೆ (4%. ೨೬). ೮. [ನಾಟ್ಯ] ಕರಣಗಳಲ್ಲಿ ಒಂದು: 
ಮತ್ತಂ ದಿಂಡುಮುಡಾಸನಂ ದಪ್ಪ ಸರಣ ಒಳೆಗಭವರಿ ಹೊಳಹು 
ತಿರಿಪ್ರ ಸಮುಗೂಚಿ .. . ಲಂಕಾದಹನಮೆಂಬ ಪಲವು: ತೆಅದ ಕರಣಂ 
ಗಂ ವಿಚಿತ್ರಮಪ್ಪ ಚಿತ್ರವಿದೈೆಯಿಂ ಲಾಸ್ಯ ತಾಂಡವಮೆಂಂಬೆರಡುಂ ತೆಅದ 
ನೃತ್ಯಭೇದದಿಂದಾಡಿ (ಧರ್ಮಶ. ೨-೨೬ ನ). 
ಹೊಳಪಾಗು - ಮಳೆ ನಿಂತ ನಂತರ ಬೆಳಕಂಂಟಾಗಂ ; ಮಳೆಯ 
ಮೋಡವಿಲ್ಲದಾಗಂ ; ಹೊರಪಾಗಂ : ಹವೆಯ ಸ್ಥಿತಿಯನ್ನೂ ಮಳೆ 
ಬರುವದನ್ನೂ ಹೊಳಪಾಗುವುದನ್ನೂ ಮುಂದಾಗಿ ತಿಳುಕೊಳ್ಳುತ್ತಾರೆ 
(ಮುಂರಿಯಿ- 3-60). ಹೊಳಹು ಹಾಕು - ೧. ವಿಂಂಚಿನಂತೆ ಸುಳಿ; 
ಸ್ಫುರಿಸು: ತಿರುಗಿ ತಲೆಯಲ್ಲಿ ಹೊಳಹು ಹಾಕಿದ ಸ:ಶಯ ಬಾಯಿ 
ಬಿಡದಾಯಿತು (ಕೂರುರಾ. ೪೩). ವಿ. ರೂಪರೇಷೆ ಹಾಕು; ಯೋಜನೆ 
ಹೂಡು : ಏನಾದರೂ ಮಾಡಿ ಗುಂಡನನ್ನು ಮತ್ತೆ ಹುರಿದುಂಬಿಸಬೇಕೆಂದು 
ಅವನು ಹೊಳಹು ಹಾಕಿ. . . ಕೇಳಿದನು (60ಗರೋ. ೩೦); ಇಬ್ಬರೂ 
- * * ಹೊಳಹು ಹಾಕಿ ಅತ್ಯಂತ ಉತ್ಸಾಹದಿಂದ ಈ ತುಣುಕುನೆಲದ 
ಮೇಲೆ ಒಂದು ಉದ್ಯಾನದ ಕಲ್ಪನೆಯನ್ನು ಹಬ್ಬಿಸಿ ಬಿಟ್ಟಿದ್ದಾರೆ 
(ಇಶ್ಶಳ. ೨೨೯): [ಪೊಳ್ಳೆ + - ಪ್ಯ./ಮಲ, ಪುಳಪ್ಪು) 
ಪೊಳಪೇಟು, ಹೊಳಪೇರು (ಕ್ರಿ). ಕಾಂತಿ ಹೆಚ್ಚಾಗು ; ಕಳೆಯೇರಂ : 
ವದನಸುಧಾಮರೀಚಿಯೊಳಣಂ ಪೊಳಪೇಣಕಿ ವಿಲೋಚನಂಗಳೊಳ್‌ ಪುದಿದ 
ವಿಳಾಸವೇ . . - ನವಯೌವನವೇಲಾದುದಾ ಕುವತಾರೆನೊಳ್‌ (ಕುಸುಮಾ. 
೬-೦೦); ಪೊಸನೀರ ಹೂರದೊಳಗೆ ' ಮುಣ*ಿಮಾನ್ಗಳು ಮಸಗಿ ಮುಂ 
ಪೊಳೆದಾಡುವಂತೆ ವಿಸುಗುವ ವರಲಾವಣ್ಯ್ಮಾಂಬುವಲಿ ಕಣ್ಣೆಸೆದುವು 


೫೯೭೧ 


ಪೊಳ್ಳೆ 


ಪೊಳೆಪೇಅಕಿ ನಗುತ (ಕಂಠಂ. 00-46). ಹೊಳಪೇರು : ಅವನನ್ನು 
ನೋಡಿದ ಕೂಡಲೆ ಅವಳ ಕಣ್ಣುಗಳು ಹೊಳಪೇರಿದುವು (6ೂಂ)- 
[ಪೊಳವು + ಏಜ್ಮು («ಎ ಏಣ) 

ಪೊಳಯಿಸು "ಪೊಳೆಯಿಂಸು' ನೋ. 

ಪೊಳಲ್‌ " ಪೊಟಲ್ಕ್‌' ನೋ. 

ಪೊಳಲಿಚ * ಪೊಬಲಿಚ ' ನೋ, 

ಪೊಳಲು " ಪೊಟಲ್‌  ನೊಃ. 

ಪೊಳವಳಿಗೆ " ಪಳವಳಿಗೆ ' ನೋ. 

ಷೊಳವೆ (ನಾ). ಬಿದಿರಿನ ಸೀಳು; ದೆಬ್ಬೆ: ಒಂದುದಿನ ಎಪಿನಕ್ಕೆ 
ಹೊರಟ ಕೇತಯ್ಯ ಚುದದಿಂ ಬಿದಿರನುಂ ಸೋಸಿ ತರುವುದಕೆ ಹೋಗಿ 
ದಟ್ಟಿಯ ತರಿದು ಪೊಳದೆ ಸೀಳುತಿರೆ ನಾಗಭೂಷಣ ಗಿರಿಜೆ ನಂದಿಯನ್ನೇರಿ 
* * * ಬರಲು (ಶರಂ: ೦೭೨-೦೦). 

[? -/ತವಿ- ಮೋಲ್‌. ಬಿದಿರು ; ಮಲ, ಪೊಳ್ಳ ಇ ಬಿದಿರು] 

ಪೊಳಸು (ನಾ). ಸಂಬಂಧ; ಸಂಗ; ಕೂಟ: ಪೊಳೆವನಿದುಟಿಯ 
ವೈಯಾರಿ ಪೆಂಪುದಳೆದ ಪಲ್ವರಿಸೆಯ ಮೋಹನಾಕಾರೆ ಗಿಳಿದೇರನ ಕೈಕರಂರಿ 
ನಿನ್ನ ಪೊಳಸಿಗೆ ಪೊಚಿಕೊಂಡಿಹಳಾ ನಾರಿ (ಪಮಡಿಕ್ಯಾ: ೪1, ೦೬೨೬ ಕೈಂಗಾರೆ 


ಸೂತ್ರೊರಾಶರಡ). (2) 
ಪೊಳಿ (ನಾ). (?): ಆ ಸ್ಥಾ ನಮುಮಂ ಭಳರಿಯೂರಂ ಬನ್ಮ ಸಿಳ 
ಕೆಬ್ಬಾಯುಂ ಚಿಕ್ಕೇಶ್ವರಕ್ಕೆ ಈಶಾನ್ಯದ ಪೊಳಿಯುಂ ಬಳಿಕೆಲ್‌ಯ 


ಕೀಟಕೇರಿಯ ಬೇರುಂಗಾಲಂ ಒಕ್ಕಲೊಳೊನ್ನು ಪೊಜಕಿಯುಂ ಕೆಯುಂ 
ಪದಿರ್ಕೊಳಂ ಭತ್ತಮಂಂ ವಿತಾಸಲು ಬಳಿವತ್ತಮುಂ ಸಲ್ವದು (ಎಕ. 11, 
ಪಂಜನ. ೧೮೩-೦೦ ;977). [7] ` 

ಪೊಳಿಪೊನ್‌ ? (ನಾ): (?) ; .ಸುರಿಗೆ ಸಪನ್ನುಂ ಪೊಳಿ ಪೊನ್ನೆಮಿ 
ಕೊಟ್ಟ ಪುನ್ಸಿಣಲ್ಮಟನಿ ಕೊಟ್ಟಿತ್ತು ಕೆಡಿಪೊನ್ಸಣ್ವಾ ಮಹಾಪಾತಕ (ಎಳ. 
XIV, ಕಿರುಮ ೨೫೩4-೦೨; ತು- 800). [?) 

ಪೊಳ್ಳೆ,. ಹೊಳ್ಳೆ (ಕ್ರಿ). ೧. ಪ್ರಕಾಶಿಸು ; ಥಳಥಳಿಸಂ : ತುಂಗಗಿರಿಶಿಖರ 
ದಿಂದಂ ಲಂಗಿಸಿ ಶೂದ್ರಕನ ಪೊಳೆವ ಸುರಿಗೆಯ ಮೊನೆಯೊಳ್‌ ಪೊಂಗಿ 
ಸೊದರ್ಗುಡಿಯ ಮೇಲೆ ಪತಂಗಂ ಪಾಯ್ವಂತೆ ಪಾಯ್ಜು ಬರ್ದುದು ಸಿಂಗಂ 
(ಕಾರೃತಾ. ೦೦೦೪ ಶೊಪ್ರಳ); ಪರಿಯ ಮರುಗಳೆ ಮಾಡವಾಗೆ ಪೊಳೆವೆಳ 
ದಳಿರ್ಗಳೆ ಸೆಜ್ಮೆಯಾಾಗೆ ಬಾ ಪಣ್ಮಲಮೆತ್ತಿದ ಬೋನಮಾಗೆ ಸಿರಿಯ 
ವಂಹಿಮೆಯಂ ಮೆಜಿಕಿಯಲೇನಾರ್ತುದೊ ಬನದೊಶಿರ್ಶಿರವಾ ಪೂಂಡವರಾ 
(ಶಂಶಳಾ. ೭-೨೮); ಮರುದಾತ್ಮೆಜ ನಿಜರಿಪು ತಲೆಗರೆದಿರ್ದಪನಿಲ್ಲಿ ನೋಡು 
ಕೊಳದೊಳಗೆಂಬಂತಿರೆ ವೊಳೆದು ತೋರ್ಪ ಜಲಚೆರಪರಿಕರಮಣಅ ಪಿದುವು 
ಶಾಮೆ ದುರ್ಯೋಧನನಂ (ಗರಾಯು ೬-೪೩); ಪೊಳೆಯುತಿರ್ದುದು ಬಿಸಿಲ್‌; 
ಕಂಡಳಿಲ್ಲದನಾಕೆ (8ತ್ರಾಂಗ- ೩೨-೦೪೨೪). ೨. ಕಳೆಯೇರು: ಶೋಭಿಸು; 
ವಿಜೃಂಭಿಸಂ: ಬಾ.ಸುತೆ ಬಲಿಯುತೆ ಪೊಳೆದಿನಿದಾಗುತೆ ದಳವೇಖುತಿಡಿದಿಡಿದು 
ಹಿಗ್ಗುತೆ ಪಣ್ಣಾಗುತೆ ಕಾಯ್ಗಳ್‌ ಪೊಜಮಡೆ ಬೀಗುತ್ತುಂ ಬೆಳೆದುವಲ್ಲಿ 
ಕದಳೀಷಂಡಂ (106. ೨-8೦). ೩. ಪ್ರತಿಬಿಂಬಿಸಂ; ಪ್ರತಿಫಲಿಸು: ಸುರುಚಿರೆ 
ಸಾಲಭಂಜಿಕೆ ಬೆಮರ್ತುರದೊಳ್‌ ಪೊಳೆಯುತ್ತಿರಲೈ ಮತ್ಸರಿಸಿದಳ್‌ . . - 
ಮನೋಹರನನೀಕ್ಷಿಸಲಿತ್ತಪುವಲ್ಲ ಹರ್ಷದಿಂದಿರದುಗುತರ್ಪ ಬಾಷ್ಟಮೆನೆ 
ಗೆಂದು ಲತಾಂಗಿಯಬಲ್ಲು ಬುಡಿದಳ್‌ (ಕಾದಂ. 33): ೪. ಹೊಯ್ದಾಡು; 
ಅಲುಗಾಡು ; ಚಲಿಸು: “ಪೊಳೆ-ಲುಠನೇ (ಹೊರಳು), 'ನದ್ಯರ್ಥೇ 
ಅಬಂ (ಪೊಬತಿ)” (ಕನುರಾ); ಉನ್ಮತ್ತಚೇಷ್ಟೆಯಿಂದೆರೆಯಂ ತಿಂದ ಮಾನಂತೆ 
ಪೊಳೆಯುತ್ತುಂ (ರರ್ಮಾಮ್ಮ. ೩-೦೩೬) ; ನಿಮಿರ್ದುವು ಪೊಳೆದುವಳುಂಕಿದು 
ವಮರ್ದುವು ಚುಂಬಿಸಿದುವಪ್ಪಿದುವು - ಸಂಭ್ರಮದಿಂ ಸಮದೃಷ್ಟಿಯಾಗಿ 
ಸಿದ್ಕಿದುವೆಮೆಯಿಕ್ಕಲ್ಮಅಕಿದುವವಳ ಧಎಳಕಟಾಕ್ಷಂ (ಕಠುರ. ೨೨೫ ಶ್ರಯೋ) ; 


ಪೊಳ್ಳೆ ೫೯೭೨ ಪೊಳ್ತಆ್‌ 
ಮೂಸಿದೊಡೆ ನಾಸಾಗ್ರಮನುರ್ಚುವ ನಕ್ಕಿದೊಡೆ ನಾಲಗೆಯೊಳ್ನಡುವ ಪೊಳೆಯಿಸು, ಪೊಳಯಿಸು, ಹೊಳಸು. ಹೊಳೆಯಿಸಂ, ಹೊಳೆಸು 
ಪೊಳೆದೊಡೆ ಬೆನ್ನೊಳೂಡುವೊರಸಿದೊಡೆ ಬರಿಯಂ ಕೊಲ್‌ವ (ಕ್ರಿ). ೧. (ನಾಲಗೆಯು ಮಿಂಚುವಂತೆ) ಹೊರಳಿಸು ; ಆಡಿಸು ; 
ಪಲವುಂ ಬಗೆಯ ಗಾಣಂಗಳಂ . . . ಬರ್ಚಿ ಬೀಸಿದಾಗಳ್‌ (ರಾ. ೫-೦೦೪ವ). ನೀವಿಸಾಗಳ" ಪೊಟಲ್ಲೆ ಪೋಪಾಗಳ* ನಿಮಗೆರಬಸ್ಕಾಳಿಂಗನುಗಂಗಳ್‌ 


೫. ಅಸ್ಥಿರವುಗಂ ು; ಚಂಚಲವಾಗು : ದಂತಿವಾಹನಂ ದಂತಿವಾಸನ 
ನೆಂಬ ಪೆಸರನನ್ವರ್ಥನಂ ಮಾಡಿ ವೊಳೆಯದೆ ಕಳವಳಿಸದೆ. ಪಟುವಿನೊಳ 
ಪೋಗುತ್ತಂ (ಪ್ರಕ್ಕಾಸ್ರ. ೨೬-6 ನ). ಹೊಳ್ಳೆ; ೧. ಹೊಳೆವ ಕೆಂಜಡೆಗಳ ಮಣಿ 
ಮುಕುಟದ ಒಪ್ಪುವ ಸುಲಿಪಲ್ಲ ನಗೆಮೊಗದ ... ದಿವ್ಮಸ್ವರೂಪನಂ ಕಂಡೆ 
ನನನು (ಶುಣಾರೇ, ೨. ೩೨-೬೮): [ಎಳೆಯ ರಎರಶ್ಮಿಗಳು. ರಕೆಪ್ರೀತ್ರಲದೆೊಳಗೆ 
ಹೊಳೆವಂತೆ ಹೊನ್ನರೆ ಬಳಿದ ಹಿಳುಕನೆ ಕಾಣಲಾದುದು ಭಟನ ಕಾಯದಲಿ 
(ುಲ್ಕಾರ್ರೋ. ೬-೩8೦): ಹೊಳೆವ ಕನ್ನಡಿ ಕೈಯೊಳಿರ್ದು ನೋಡದೆ .ನೀರ 
ನಿಳಲಲ್ಲಿ ಮೊಗವ ನೋಳ್ಬಂತೆ (ಭರತ. ೦-00೩) ; ಧಾತುಗಳು ಕಾಜಿನಂತೆ 
ಹೆೊಳೆಯ: ತ್ತವೆ (ಠಂರಿಯ ೪-೯೨). ವ. ಇಂತು ನವವನಾಸಮಾಕೆಯೊಳಾಗೆ 
ಸನ್ನುತಂ ಅಂತಃಸ್ಮಳದೆ ಪುಣ್ಮಶಿಶು ತೊಳಗಿ ಹೊಳಿವುತಂ (24ರೆ- ೦-೧೨೦), 
೪. ಹೊಳೆವ ಸಿಂಧದ ಜಡಿವ ಕಹಳಾವಳಿಯ ಲಗ್ಗೆ ಯ ಎವಿಧವಾದ್ಕದ 
£ಳಕಳದ ಕ6:ಲಾಳ ಬೊಜೆ ಯ ಬಹಳರಭಸದಲಿ . . . ಸಂದಣಿಸಿತತಿರಥರು 
(ಕುವ್ಮಾರ್ರೋ- ೬೩-೨)-ಓ. (ಮಾತಿಗೆ) ತಪ್ಪು ನ ನುಣುಚಿಕೊಳ್ಳು : ಕಪಟ 
ವನು ಬಿಡರಾತ್ಮಬುದ್ದಿ ಯೊಳುಪಮೆಗಾಣದೆ ನುಡಿದು ಹೊಳೆವರು ಚಪಲ 
ಚಿತ್ತದಿ ಮನವ ವಂಚಿಸಿ ಮಾತನಾಡುವರು (ತಳಕ. ೩-39): ಬೊಮ್ಮನೆಮ್ಮೊಡ 
ನಾಡಿ ಹೊಳೆದನೇ ಅ£ಟಕಟ ತಮ್ಮ ಭಾಗ್ಯದ ಶರಧಿ ಬತ್ತಿ ಬಯಲಾದುದು 


(ಕೆಲಪು. 9-3೭): ಉದ್ರೇಕದಿಂ ಮುನಿಐರನೊಳಾಡಿ ತಪ್ಪಿದ ಗುರುದ್ರೋಹ |: 


ಮೊಂದಚ್ಯುತನೊಳಾಡಿ ಹೊಳೆದ ದೈವದ್ರೋಹಮೆರಡು (ಕೈಮಬಳ: ೪-೨). 
೭. ಬೇರೆಯ ಕಡೆಗೆ ತಿರಂಗು; ಪಶ್ಯಕ್ಕೆ ಹೊರಳು : ತಳೆದನು ಬಲಭದ್ರ 
ರಾಮನ ಗದೆಯೆರತಳದ ( ಗದೆಯೇಜ ತಳೆದ 3 ಭೈರವನುಪಟಳಕೆ. ಹೊಳೆದು 
'ನೀಲಾಂಬರ ನೇಗಿಲ ಕೆೊರಲ್ಲಿಕ್ಕಿ ಸೆಳೆದ ವರ್‌ ಪೊಯ್ದಾಡಿದರು (ಮೋಹತ. 
೩೯-09). ೮. ವೇಗವಾಗಿ ಹೋಗು ; ಮುನಲ್ನಗ್ಗು : ಕೆಲಕೆ ಹೊಳೆದವು 
₹ಡ:ಗುದುರೆ ನೆಲನಳುಕೆ ನಡೆದವು ದತಿ (ಕುವ್ಯಾಕ್ರೋ- ೦೨-6). ೯. 
ತೋರು; ಕಾಣು; ಪ್ರಕಟವಾಗು : ಮನದೊಳಗೆ ಎಸ್ಮಯರಸಂ 
ತುಳುಕ:ತಿದೆಯಿನ್ನ ನೆನಹಿನೊಳು ಶಿವರೂಪು ಹೊಳಿೆವುತಿದೆ (ಕೆಬಪು. *-೬). 
೧೦. ಸ್ಪರಿಸು; ಸ ಿಟವಾಗು: ಮಾಡಿದೆನೆಂಬುದು. ಮನದಲ್ಲಿ 
ಹೊಳೆವರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ (ಸನ. ೨೩೪) ; ಈ ವೇಳೆಗಾಗಲೆ 
ಮನದೊಳು ಹೊಳೆದಂತೆ ಕನ್ನಡಕವಎತೆಯ ರಚಿಸಿ ತೋರಿದೆ (ಇಂಶಾಶ- ೨೩-೩೫); 
ಇಂತಹ ಒಂದು ಸನ್ನಿವೇಶ ಆ ಹೊತ್ತಿನಲ್ಲಿ ನಡೆಯುವುದು ಹೇಗೆ ಸಾಧ್ಯ ? 
ಎಬುದೂ ಅವವ. ವಿವೇಕಕ್ಕೆ ಹೊಳೆಯದೆ ಹೋಯ್ತು, (ಶಮ್ಮಸ. ೦.೪), 
(ದೇ.॥ ತಮಿ. ಪೊಲಿ; ಮಲ. ಪುಳಿ, ಪುಳಯು; ತೆಲು. ಪೊಲಯು] 
ಪೊಳ್ಳೆ, ಹೊಳ್ಳಿ (ನಂ). ಕಾಂತಿ; ಹೊಳಪು : “ ಬೆಳಗಿನೊಳ್‌ ಪೊಳೆಯೆ 


30 


ಪೆಡೆಗಳನೆಶ್ತಿ ನಾಲಗೆಗಳಂ ಪೊಳೆಯಿಸುತ್ತಂ ಬಂದೊಡೆ ನೀಮೊದಜ್‌ಯವಂ 
ಬಗ್ಗಿಸಿದೊಡದೃಶ್ಯಂಗಳಾಗಿ ಪೊೋಕುಂ (ರಠ್ಮಾರಾ - ೦೦೦-€). ೨. 
(ಎಂಂಚಿನ ಹಾಗೆ) ತಿರುಗಂವಂತೆ ಮಾಡು, -ಸುತ್ತಿಸು; ಘೋಟಾ 
ಯ್ಲರ್‌ ಪೊಳಿಯಿಸೆ ಬಿಸಿಲ್ಲುದುರೆಗಳ್‌ ಪೊಳೆವಂತೆ ಪೊಳೆವ ಕಡುಗುದುರೆ 
ಗಳುಮಂ (ಶಂಶಠಾ- ೦೦-೫೦ ಐ). ೩. (ಆಯಂಧ ಮೊದಲಾದುವನ್ನು 
ಎಂಂಚುವ ಹಾಗೆ) ಬೀಸು; ರುಳಪಿಸಂ : ಪಲಗೆಗಳಂ ಪೊಳೆಯಿಸಿ 
ಕಡಿತಲೆಯಂ ಜಡಿದೆಯ್ದು ವಣಿಯ ವೀರರನೆಚ್ಚಂ ಪಲಗೆಯುಮುರವಂುಂ 
ತೆತ್ತಿಸಿ ತಲೆಯುಂ ಕಡಿತಲೆಯುವೊಡನೆ ಪಜಾಯೆ ಮುಕುಂದಂ 
(6ಗನಿ- ೧೨-೧೭) ; ಇಭಮನಣೆದು ಬಿಟ್ಟಿಕ್ಕಲೆಂದಿರ್ಪ ವಡ್ರಾಂಕುಶಮಂ 
ನಾನಾಪ್ರಕಾರಂ ಪೊಳಿಯೆ _ ಪೊಳೆ[ಜಾಕಾಂ. ೪]ಯಿಸುಶ್ತಿರ್ಪವಂ ದೇವ 
ರಾಜಂ ೦೩-೬೬) ಪೊಳಯಿಸು : ೨. ಚಮ್ಮಟಿಗೆ 
ಗಳಿನೊಯ್ಕನೊಯ್ಕುನೆ ಮೈವಳಿಗೆ ತಂದೊಡಂಬಡಿಸಿ ಕಡಂಗಿ ನಡೆಯಿಪ 
ಪೊಳಯಿಪ ದೂವಾಳಿಪ ಪೊಜಮಡಿವಿದಿರೇಜ`ಪಡ್ಡಂಬರಿಯಿಪ ವಾಘಿಯೊಳ್ಗೆ 
ರಿಸಂಗೊಂಡು . . . ಶಾಳಿಹೋತ್ರನನಾಳಿಗೊಳ್ವ ಘೋಳಾಯಿಲರ್‌ ನೆರೆದು 
(ಕಾಶಿಕೇ- ೬-೦೦ ನ) ; ಸುಳಿಸುಳಿದಶ್ವಮನೇಜುತೆ ಪೊಳಯಿಸಿ ಮಿಗೆ ದಂಡೆ 
ಗುಡುತಿದಿರ್ಚುತೆ ಪೆಅಕಾಲ್ಗೊಳಿಸಿ ಪೆಡಂಮೆಟ್ಟುತ್ತವ್ವಳಿಸುತ್ತೆ ಪಳಂಚಿದ 
ತುರಂಗಿಗಳದಟ ಕೊಳ್‌ . (ರಾಜಕೇ- ೦೩-೮೫). ಹಿ ಶ್ರಿಜಗದ್ಭೂಷಣ 
ಮಾದ್ಯದ್ದೆಜಮಂ ಬಂದೇಜ್‌ ಪೊಳ[(ಶಾಕಾಂ. ೪ೆ]ಯಿಸುತ್ತಂಕುಶಮಂ 
ಎಜಿಗೀಷು ಲಕ್ಷಣಂ ಮದಗಜದಡಕಿಲಿದೆನಿಸಿ ಪೊಕ್ಕನೊಡನರಮನೆಯಂ 
(ಶಂರಾಮಾ. ೦೩-೯೪) - ಹೊಳಸು : ೨. ತುರಗಪ್ರಸರವನು ಬೊ:ಳೈಸಿ ರಥ 
ವನು ದೆಸೆದೆಸೆಗೆ ಹೊಳ?.ದನು ಲುಳಿವಡಿಸಿದ ಮಹಾರಥಧವ (ಕುವ್ಮಾಕ- ೩-೦೯). 
೪. (ಎಂಂಚಿನಂತೆ) ತಿರುಗು; ಹೊರಳು : ಹೊಳಸಿದನು ದಿನನಾಥ 
ನಾಗಳೆ ಹೊಳೆಯಲಿಟ್ಟಳು ಜನನಿಯಿದ ನೀ ತಿಳಿದ ಕೆಲಸವೆನುತ್ತಲಪ್ಪಿದ 
ನೆಶಡು ಕೈ ದಣಿಯೆ (ಕೃತ್ಮಾಳಾ- ೦೨-೨೭). ಹೊಳೆಯಿಸು: ೫. ಪ್ರಕಾಶ 
ಗೊಳಿಸು; ಸ್ಪಷ್ಟಪಡಿಸಂ: ಆ ತರದ ಕ್ರಮಾಲಂಕಾರವನ್ನು ತೊಡಿಸಿದರೆ 
ಆ ರಾಣಿಯರ ಕುರೂಪವನ್ನು ಹೊಳೆಯಿಸಿದಂತಾಗುವುದು (ನಾರೋಔಿ. 9೩); 
ಅವು ಕಥಾನಕದ ಸ್ಮೂಲಸ್ವರೂಪವನ್ನು ಮಿಂಚಿನಂತೆ ಹೊಳೆಯಿಸಿ 
ತೋರಿಸಬಹುದಾಗಿತತ್ತಿ (ತವ. ೩೫8): ಹೊಳೆಸು : ೫. ಗವಿಯುಳಿದ 
ಹೊನಲಿನಂ ಶಿವರೆನಗೆ ಹೊಳೆಸುವರು ಗುಡಿಯೆ:ಲ್ಲೆಯನು ತಳೆದ ದೇವಲಳೆಯ 
(ಮರ ೪೭). ಓ. ತೋಚು; ಸುರಿಸು ; ತಿಳಿದ ಮಾತೆ ಹೊಳೆಸಿ 
ದಂತೆ ಎದೆಯ ಬೀಜ ಬೆಳೆಸಿದಂತೆ (ಕಳು: ೪9೭-೬) . [ಪೊಳ್ಳೆ + ಇಸು) 


(ಇಗವಿ. 


೩೩ | ಪೊಳೆವಲ್‌ (ನಾ). ಕಾಂತಿಯುತವಾದ ಹಲ್ಲು ; ಮಿನುಗುವ ಹಲ್ಲಂ ; 


ನಿಕ್ಕುಂ” (ಸ085. ೨). ಹೊಳೆ: ವಜ್ರದಲ್ಲಿ ಬಟುವಾಗಿ ಕೆಂಪಾಗಿ ನಿಟ್ಟಿಸಳುಗಂಗಳ ಸ:ನಾಸಿಕದ ಪೊಳೆವಲ್ಲ ನಸುದೋಲುವ ಕಿಚಜುನಗೆಯ 
ಹೊಳೆ ಯ ತೆಯಿರುವದೆ ಬಿ:ದುವು (೬ೌಗಂಂ. ೩೬೪-೦). [ಆ ಪೊಳ್ಳೆ] ಕದಪುಗಳ ಕುಂಡಲದ ಚೆಲ್ವಿನಿಂ ಮೆಟ್‌ವ ಸದ್ವದನನಂ . . . ಕಂಡನವನೀ 
ಪೊಟೈೆ "ಪೊಟ್‌? ನೋ. ಪಾಲನು (ಕೈ ಎಫಾ- ೨-೪6) - [ಪೊಳ್ಳೆ _. ಪಲ್‌]. 


ಪೊಳೆಪಿಡು (ಕ್ರಿ). ಪ್ರಕಾಶಿಸುವಂತೆ ಮಾಡು; ಹೊಳಪು ಕೊಡಂ : ಪೊಳೆವಾಳ್‌ (ನಾ). ಹೊಳೆಯುವ ಕತ್ತಿ,-ಖಡ್ಗ : ಬಳೆದುದು ಕೆಂದೂಳಿ 
ಎಳಸಿತವುಪ್ಪದೊಂದು ಪೊಳೆಪಂ ತಳೆವಿರ್ದುದನಿ:ದುಲೆ, ಖೆಯಂ ಪೊಳೆಪಿಡ | 40 ಖುರಾವಳಿಯಿನೆನಲ್‌ ನೆಗೆದ ತವ್ಮು ರಜಮಂಬರದೊಳ್‌ ಬೆಳಗುವ ಕಿಸು 
[ಪೊಳೆಪು ( ಎಪೊಳವು) + ಇಡ್ಮು) ಸಂಜೆಮೂಗಿಲ್‌ ಷೊಳೆವಾಳ್‌[ನಾಣಂ. ಮೊಳಿವೆಳೆ] ಮಿಂಚೆನಿಸೆ ಕಾದಿದರ* 
ಘೋಲಾಯ್ಲರ್‌ (ಜಗ. ೭-೩೮). [ಪೊಳ್ಳೆ 4 ಬಾಳ್ಕ್‌) 
ಪೊಳ್ತಡ "ಪೊಟ್ರಲಿ್‌' ನೋ. 
ಪೊಳ್ತಡೆ *“ಪೊಟ್ಟಿಅ್‌' ನೋ. 
| ಪೊಳ್ತರೆ «ಪೊಬ್ರಅಿಗ್‌' ನೋ. 
ಪೊಳ್ತಟ್‌ "ಪೊಬ್ಬಿ'” ನೋ, 


ವೇಟ್ಟೂದೇ (sna. 00-co೨)- 
ಪೊಳಿಪ್ರ « ಪೊಳಪು,' ನೋ. 
ಪೊಳಿಪುವಡೆ (ಕ್ರಿ). ಕಾಂತಿಯನ್ನು ಹೊಂದು ; ತೇಜಸ್ಸನ್ನು ಪಡೆ : 
ಮತ್ತಮೊರ್ಮೆ ಮಿಸುಪೆಸಟ ಪಸರದಿನೆಸೆವ ಪೊಸಪಸೆಯೊಳ* ಮೆಯ್ಯ 
'ನೀಡಾಡಿ ವೊಳೆಪುವಡೆದ ಪೂಲ್ಲಡಲ ತೆರೆದುಜುಗಲೊಳ್‌ ಪವಡಿಸುವ ಸಿರಿಯ ಂ 
ಪೋಲ್ಡಿರ್ಪಳ್‌ (ಕಲ್ಮಳಾ- ೬೦8) - [ಪೊಳೆಪು (ಎ ಪೊಳಪು + ವಡೆ] 


ಪೊಳ್ತಜ್‌ 


ಪೊಳ್ತಟ್‌ « ಪೊಟ್ರಲ್‌ ' ನೋ, 

ಪೊಳ್ಳು “ಪೊಟ್ಟು ನೋ... 

ಪೊಳ್ನುಡಿ (ನಂ). ಮೋಸಗೊಳಿಸುವ ಮಾತು; ನಂಬಲು ಅನರ್ಹವಾದ 
ಮಾತು: ಪಾದರದ ಕುಂಟಣಿಯಂತೆ ಮಿಂಡನ ಪೊಳ್ನುಡಿಯಂತೆ 
(ಕರ್ಮಾನ್ಕು. ೪-೩ 980). «`ಪೊಳ್ಳುಮಡಿ ' ಪರಾ. 

[ಪೊಳ್‌ («ಎ ಪೊಳ್ಳು) 4 ನುಡ್ಮಿ) 

ಪೊಳ್ಳರ (ನಾ). ಜಳ್ಳುಮರ ; ಟೊಳ್ಳಾದ ಮರ: ಪೊಕ್ಮರನಂ 
ಕಿಚ್ಚಳುರ್ವಂತೆ ದುಃಖಾಗ್ನಿ ತನ್ನಂ ಸುಡೆ ಪ್ರಿಯದತ್ತಸೆಟ್ಟಿ ಪಳಯಿಸಿ 
ಮಾಣ್ಟುದುಂ (ರರ್ಕಾಮ್ಮ . ೬-೨೨೬). “ಪೊಳು ಕಮರ? ಪರಾ- 

[ಪೊಳ್‌ («ಎ ಪೊಳ್ಳು) 4 ಮರ್ಮ? 

ಪೊಳ್ಳಯಿಸು (ಕ್ರಿ). ನಿಸ್ಸತ್ತ್ವವಾಗು ; ಜಳ್ಳಾಗು : ಬೆಳ್ಳುಳ್ಳಿ ಬಿಸಿಲಿಂಗೆ 
ಪೊಳ್ಳಯಿಸಿ ಹಜಾವಂತೆ (ಕಾಂ. ಬೆಳ್ಳುಳ್ಳಿ ಪೊಡೆದರೆ ಹೊಳ್ಳಪ್ಪ ತೆಅನಂತೆ] 
ಒಳ್ಳೆಯ ಗುರುವಿನುಪದೇಶದಿಂ ಭವದ ಬಳ್ಳಿ ಹಅ್‌ದಿಹುದು (ಸನಣ್ಣ 
೩೨)- (< ಪೊಳ್ಳು —ಇಸ್ಕು] 

ಪೊಳ್ಳಾಸೆ (ನಾ). ಬರಿಯ ಆಸೆ; ನಿರರ್ಥಕವಾದ ಬಯಕೆ : ಫೌಳ್ಳಾಸೆ 
ಯಿಂದವನ* ತಿರುಳಾಯ್ಕೈಯಾಯ್ತು, ಆ ಬೀಯೋಷಿಯದ ಬಯಲ 
ತಣ್ಣೊಳೆ ಆಸೋಪಸಿನ ದಡದಲ್ಲಿ ಒಳಿಗಾಲವನ*್‌ ಮೂಂಕೆ ಬಿಡಿಸುವನು 
(ಕಾರಿ. ೩೦-೬೯೦). (ಪೊಳ್ಳು * ಆಸೆ] 

ಷೆೊಳ್ಸಿಕ ? (?). (2): ಪಶ್ತಿದರಪ್ರಡೆವಾ ಬ್ರಾಹ್ಮಣನ ದೋಶಮವದ 
ನೆಯ್ದುವದು ಸಮಸ್ತ ವ್ರಿಶ್ತಿಕಾಅರು ಪೊಳ್ಳಿಕ ಹೊಲ್ಲಪಕ ಪರಿಹರಿಸಿದಡೆ 
ವಪಸಾದೋಶ ತವಗಂ (ಕೂ. ೪. ೯೩-೭; 2113) - (2) 

ಪೊಳ್ಳು. ಹೊಳ್ಳು (ನಾ). ೧. ಹುರುಳಿಲ್ಲದುದು ; ಸತ್ತ್ವಹೀನ 
ವಾದುದು; ಜೊಳ್ಳು : “ಜಳ್ಳೆನೆ ಜಾಳೆನೆ  ಜರಡೆನೆ ಪೊಳ್ಳೆನೆ ತಾಂ 
ನೀಪ್ರಯೋಜನಾರ್ಥಮದಕ್ಕುಂ” (ಕಕುತಿ. ೨೦%); ಕ್ರಮವಿಕಲ್ಪನೆಯಿಂ ಗುಣ 
ದೋಷಮಂ ಕೀಜೌಕೊಂಡು ಗುಣಮಂ ಕಳೆಗಲ್ಲಿಯ ದೋಷಮಂ ತೋಲ 
ಪಿಂಗಿಸುವವೊಲ್‌ .ಪೊಸ ನೆಲ್ಲಿರೆ ಪೊಳ್ಗಳಂ (ಕಣಾ. ಎ-೦೩೦)- ಥಾ ಈ 
ಪ್ರಯೋಗದಲ್ಲಿ ಶಬ್ದವು ವ್ಯಂಜನಾಂತವಾಗಿದೆ. ಆದರೆ ಜ್ಞಾತಿಶಬ್ದ 
ಗಳಲ್ಲಿ ಹೆಚ್ಚಿಗೆ ಸ್ವರಾಂತವೇ ಇರುವುದರಿಂದ ಸ್ವರಾಂತಕ್ಕೇ ಇದನ್ನು 
ಪ್ರಯೋಗವಾಗಿ ಕೊಡಲಾಗಿದೆ : ಊನಮಿಲ್ಲದೆಸಕಂ ಪೊಳ್ಳಿಲ್ಲ 
ದಾರ್ಪಾರ್ಗ್ಗಮಂಜದ ವಿದ್ಯಾಮಹಿಮೋದೆಯಂ (ಎಇ. ೫11. ೨೪೦-೦೩೩ ; 
3977); ತನ್ನ ಪ್ರೇಮವನ್ನೇ -ಪೊಳ್ಳೆಂದು ಬಗೆದು ಎರಾಶನಾದನೋ? (ರೂತಸ. 
೪೨): ನೀನು ಇದು ಪೊಳ್ಳಿಂದು ತಿಳಿಯಬೇಡ (ಯತಾ: ೪): ವಿ. ಹೊಟ್ಟು; 
ತೌಡು; ಉಮಿ : ಧಾನ್ಯಮಂ ಕೊಟ್ಟು ಪೊಳ್ಳಂ ಕೊಳ್ಳ ನೆಲೆವಾಟಂ 
ಬಿಟ್ಟು ತಿರಿದುಂಬ ಮರುಳಂ ಪೋಲ್ಕು೦ (ಕಪರೀಕ್ಕು. ೦೦-೪೩); ನೀರಸಂ 
ಶೈಥಿಲ್ಕವರ್ಣಂ ಕಾರಕವಿರಹಿತಂ ಕ್ರಿಯಾಳಂಕಾರಹೀನವೆನಿಪ್ಪ `ಪೊಳ್ಳಂ 
ತೂಟಂ ಕಳೆದು (ಅತಪು, ೦-೦೪). ೩. ಜಳ್ಳುಕಾಳಂ; ತಿರುಳಿಲ್ಲದ ಕಾಳು : 
ಪೊಳ್ಳುಂ ಬಿತ್ತುಂ ಸಹಿಗಳುಮೊಳಿ ಕೈದುವೆನಿಸಿರ್ಪವೆಯ್ದೆ ಫಲದೊರ೯ 
ತೋರ್ಶುಂ ಪೊಳ್ಳಪ್ಪುದು ಪೊಳ್ಳುಂ ಕರಮೊಳ್ಳಿದುವೆನಿಸಿರ್ದ ಬಿತ್ತು ಧಾನ ಕ 
ಮುಮಕ್ಕುಂ (ರರ್ವಾಶ್ಮು. ೩-೦೦೭). ೪. ಪೊಟರೆ; ಡೊಗರು; ಹೋರು: 
ಪೋಟಾ ಮಾಸೆ ಬಂದ ಹೆಣ್ಣುಂ। «ಮರದ ಪೊಳ್ಳುಂ (ಉಾಕಕ್ಕ- ೨೨೬): 
ಸಾಗವಾನಿ ಮಾಲು. , , ಅರಶಿನಬಣ್ಣದ್ದಿರುತ್ತವೆ. ಹಾಂಗು ಕೊಯ್ಯು 
ವದರಲ್ಲಿ ಸಾಫ ಬರುತ್ತದೆ. ಅದಕ್ಕೆ ಗಂಟು ಪೊಳ್ಳು ವಗೈರೆ ಡಾಗುಗಳು 
ಬಹಳ ಮಾಡಿ ಇರುವದಿಲ್ಲ (ಶುರ. ೨೦೩). ೫. (ಆಲಂ) ಒಣ 
ದರ್ಪ, ಜೋರು : ಕಳ್ಳ. ಸುಳ್ಳಾಡುತೀಯಾ? ನಿನ್ನ ಪೊಳ್ಳಿಗಂಜಲು 
ನಾವೇನು ಮಕ್ಕಳೆಂದರಿತೆಯಾ ? (ಕಂಠ್ರತ- ೨೬-೦೬). ೬. ನಿಷ್ಟಯೋಜಕ 
ವಾದುದು : ನುಡಿಗಬ್ಬದ ಗಬ್ಬದುಬ್ಬರದಿಂ ನನೆಕೊನೆವೋಗಿ ಕೊನೆ 


೫೯೭೩ 


ಪೊಳ್ಳು 

ವೆರ್ಚಿನ ಪರ್ಟ್ಚಿನ ಪೊಳ್ಳುಬಳ್ಳು ವಖದ್ದಣಂ (ಕಾಶಕ್ಕ- est) ; 
ಬಾಯ್ಡುದುರೆವಾಯ್ಗ್ಸೆ ಕಡಿವಾಣವನ್ನಿಕ್ಕೆಲವೊ ಹೆಂಬೇಡಿ! ಬಳ್ಳಿದ್ಕುತಿದೆ 
ಪೊಳ್ಳುಜುಬುಕಂ ಸಿಂಗದಿದಿರಿನಲಿ 1 (8ಶ್ರಾಂಗ- ೭೯-೫೪). ಹೊಳ್ಳು : 
೧. ನೀ ಹೊಡೆಯಲಿಕಿ . ಹೊಳ್ಳಹುದು. ದೇವಾಸುರಮಹೀತಳವು 
(ತಂಠರ- ೦೭-೩೬); ಮಂದಿ ಮೆಚ್ಚಲದುವೆ ಹೆಚ್ಚಿ ? ಸುಳ್ಳು ಹೊಳ್ಳು 
ಆ ಸ್ತುತಿ! (68%: ೧೬-೨). ೨. ಒಕ್ಕಿದ ಮೇಟೆ ಕಿಶ್ತಿತ್ತು ಹುಲ್ಲು 
ಮೆದೆಗೆ ಹೊ:ಯಿತ್ತು ಹೊಳ್ಳು ಗೂಡು ಬಿದ್ದಿತ್ತು (ಕೋಮಾ: 
೦98-284) ; ಹೊಳ್ಳುಗಳ ತೂಅದೆವು ಹಿಡಿಹಿಡಿ ಬಿಲ್ಲ ಸುರಿಸುರಿ 
ಶರವನಕಟಿನ್ನೆಲ್ಲಿ ಹೊಗುವೈ ಕಂದ (ಕಾಣ್ಮಾರ್ರೋ. ೨-೪; ಆಜ ಹರಿ 
ಸುರಾಸುರೆರೆನಿಪ್ಪ  ಹೊಳ್ಳುಗಳ ತೂಜುವ ಗಾಳಿಯಾ ಬಂದನು 
(ಕ್ಕು. ೨-೪-೦೪). ೩. ಹುಸಿಯನಾಡಿ ಲಿಂಗವ ಪೂಜಿಸಿದಡೆ 
ಹೊಳ್ಳ ಬಿತ್ತಿ ಫಲವನಜಸುವಂತೆ ಕಾಣಾ (ಕಂಜಾರೇ. ಬ. ೩೬-೦9೦) ; 
ಹೊಳ್ಳನು ಹುರಿದರಳನು ಕುಜುಕುವನಂತಿದನಜಾಯೆಂದನು (ಯೋಗಾಂತಿ- 
೪-4೬). ೪. ಇರುಳು ಕಗ್ಗತ್ತಲೆಯೊಳೌಬವ ಸರಿವಳಿಗೆ ಸಲೆ 
ಸೇಡುಗೊಳುತುಬ್ಬರಿಸಿ ಕೃಷ್ಣನ ನೆನೆವುತಿದ್ದನು ಮರನ ಹೊಳ್ಳಿನಲಿ 
(ಕುರ್ಮಾ: ೦೯-೨೩) ; ಹುತ್ತಿನೊಳಗಣ ಹೊಳ್ಳು ಹಾವಿಂಗೆತ್ತ ಹೋದೊಡೆ 
ಸುಸರೆವಲ್ಲದೆ ಮತ್ತೆ ಮಿಕ್ಕಿನ ಜೀವಜಾಳಕಭೇದ್ಯವಾದಂತೆ (ಪ್ರಕುಳೀ. ೨೦-೨೪): 
೭. ನಿಷ್ಟ್ರಯೋಜಕನಾದವನು ; ಕೆಲಸಕ್ಕೆ. ಬಾರದವನು: ಕೋಟಿ 
ಬ್ರಹ್ಮಾಂಡದ ನೆನಪಿಲ್ಲೆನಲಂತವಜಕೂಳಗೊಂದಣಿ ಇಡೆಗೊಂಟಿನ ಹಳ್ಳಿಯ 
ಹೊಳು ಗಳೆ ಎಂಬತ್ತಜೊಳೆಬ್ಬ ನವಿವನು ಬಲ್ಲನೆ ಶಿವಮ (ಅಯೇಕ. 9-೨೦); 
ಇಲ್ಲಿ ಬಂದಿದಿರಾಂತು ಸಾಯದೆ ಹೊಳ್ಳುಗಳರಾ ಹಾಜಕಿನುತ್ತಾ ಬಲ್ಲಿದನು 
ಜಯಘಂಟೆಯೊಳು ಕುಡುಹೊಂದಿಸಿದನೊಡನೆ (ಿಸತ್ರು. ೨0-90) ; ಹಳ್ಳಿಯ 
ಹೊಳ್ಳುಗಳ ಲೆಕ್ಕಿಪನೆ (ನಕ್ಕಿ. ೩-೨-೦೦). " ಪೊಟ್ಟು' ಪರಾ. 

ಪೊಳ್ಳಾಗು, ಹೊಳ್ಳಾಗು ಎ ೧. ಸತ್ತ್ವಗಂಂದು ; ದೃಢತೆಯನ್ನು 
ಕಳೆದುಕೆೊಳ್ಳು : ದಿಟ್ಟತನ ಪೊಳ್ಳಾಯ್ತು ಶೌರ್ಯದ ಫಟ್ಟ ಕರಗಿತು 
(ಕುನ್ಯಾರೀ 6-೩೬೨); ತಿರುಳಿಲಬ್ಲದೋಟೆಗಳ ತಿಂತ್ರಿಣೀಫಲಡಂತೆ ಗುಳಿಕ 
ಕರ್ಕೋಟಕಾದಿಗಳೆ.ಎಡಲ್ಲೊ ಳ್ಯಾದುವಿಜಾಹೆಗಳ ಮುತ್ತಿಗೆಗೆ ಕಂಗೆಟ್ಟುವು 
(ತಳಾ. ೨9-48) ; ವೇದಕಾಸ್ವವುರಾಣಗಳು ಸುಳ್ಳಾದುವು ; ಜನರು 
ಪೊಳ್ಳಾದರು ; ಭಗವಂತನು ಕಳ್ಳನಾದನು (ಏಕಾಕ. 0). ೨. ಡೊಗರು 
ಬೀಳು; ಹೋರು ಉಂಟಾಗು: ಮೊದಲಿನ ದೋಣಿಯೆಂದರೆ ಹೊಳ್ಳಾದ 
ಮರದ ತುಂಡು (ಕಾಂಕ್ರ. ೫: ೪). ೩. ವೃರ್ಥಮಾಗು ; ಹಾಳಾಗು; 
ನಾಶವಾಗು : ಮನವೆ. ಲಿಂಗ ಲಿಂಗವೇ ಮನವಾವ ಬಳಿಕ ಮಾತು ಮಾತು 
ಗಳೆಲ್ಲ ಹೆೊಳ್ಳಾ(ಕಾಕಾಂ- ಹೋಳಾ]ದ ಕಾರಣ ಲಿಂಗೈಕ್ಕ ಲಿಂಗೈಕ್ಕವೆ 
(ಸಿದ್ಧನ. ೪೨-೨೨೪); ನಿಚ್ಚಲೋದುವ ಪುರಾಣದ ಮಾತಿನ ಮಾಲೆ ನುಚ್ಚು 
ನ.ಅೌದುವು ಹೋಮನೇಮಂಜಪಸಜೆಸಮಾಧಿಗಳಿಂಬವೆಲ್ಲ ಹೊಳ್ಳಾದುವು 
(ಕೆನ್ನರ- ರೇ: ೩೦೭-೩). ೪. ಹುಸಿಯಾಗು ; ಸುಳ್ಳಾಗು : ಈಸನೇಜ್‌ಸಿ 
ನುಡಿದ ಪಾರ್ಥನ ಭಾಷೆ ಹೊಳ್ಳಾಗದು ಸುಯೋಧನ ಬೇಶವನು ಬೀಳ್ಕೊಂಡೆ 
ನೆಂದನು ಸೈಂಧವನು ಸಭೆಗೆ (ಉಠ್ಕಾರ್ರೋ. €-೩೦)- ಹೊಳ್ಳು ಮಾಡು ಎ 
ನಿಸ್ಸಾರವಾಗಿಸಂ ; ನಿಸ್ಸತ್ತ್ವಗೊಳಿಸಂ : ಹಮಳದಿಂ ಬಲವನೆಲ್ಲವ 
ಹೊಳ್ಳು ಮಾಡ ಬಗೆವರೆ ಹೇಳೆನಲು (ತತಾ - 6-00) ; ಅಲ್ಪಜ್ಞಾನ 
ಮಾರ್ಗವ ಹೊಳ್ಳು ಮಾಡಿ ವಿಶುದ್ಧ ಪೂರ್ಮಚ್ಲಾನಮಾರ್ಗದಲಿ ಒಿ ತಾಗಿಹ 
ಸುಖವ ಬಯಸಲು (ಶ್ರಶೂೋ. ಆ೬-೦)- 

(ದೇ. -॥ ತಮಿ. ಪೊಬ್ಸು, ಪೊಳ್‌, ಪೊಳ್ಳೈ; ಮಲ. ಪೊಳ್ಳು; ಕುಳ. 
ಪೊಬ್ಲು, ವೊಳ್ಳೆ, ವೊಳ್ಳು; ಕೊಡ. ಮೆಳ್ಳಿ, ವೊಳ್ಳಿ ; ಕೆಲು. ಮೆಲು. 
ಪೊಲ್ಲ; ವಾಯ್ಯು, ಪೊಲ್ಲೇ ; ಪಹರ್ಜಿ. ವೊಲ್‌, ಪೊಲ್ಕ; ಗೋಡಿ. 
ಪೊಲ್ಲುತು ; ಕುಇ. ಪೊಲ್ಲು; ಕುಎ. ಪೊನೂ) 


ಪೊಳ್ಳು ಗಳೆ 


ಪೊಳ್ಳುಗಳೆ, ಹೊಳ್ಳುಗಳೆ (ಕ್ರಿ). ೧. ವ್ಯರ್ಥವಾಗಿಸು ; ಸತ್ತ ಜೆ 
ಗುಂದಿಸು: ಅಮಲಧರ್ಮಜನ ಕೀರ್ತಿ . . . ನಾಗೇಂದ್ರ ವರೆದಾಯುಧವ 
ಪೊಳ್ಳುಗಳೆದು ಮಧನಾಗೇಂದ್ರಧರನ ಜಾತೆಯ ನಿಲವುಗೆಡಿಸಿ ನೆಆ ರಾಜಿಸಿತು 
ಮೂಜಗದೊಳು (ಕೈಬಳಾ. ೨.೦೨). ವಿ. ತುಚ್ಛವಾಗಿ ಕಾಣು: ಜರಿ; 
ಮೂದಲಿಸು : ಸುಧನ್ವ ಮತ್ತೆ ಅವನ ಅಗ್ಗಳಿಕೆಯನ್ನು ಪೊಳ್ಳುಗಳೆದುಡಿದ 
(ರಿರುರೆ. ೫೮). ಹೊಳ್ಳುಗಳಿ : ೧. ಮಗುಳಿಚ್ಚು ಪುನರಪಿಯೆಚ್ಚು ಕರ್ಣನ 
ಹೊಳ್ಳುಗಳೆದನು ಪಾರ್ಥ ನಿಮಿಷದಲ್ಲಿ (ಕುಠ್ಶಾಳ. ೨೩-೨೫); ಹಗೆಗೆ 
ಹೊಳ್ಳುಗಳಿವುದು ಹೃದಯವಮಂ! (ಶ್ರೀಕಾರ. ೫೩9-0೬)- ವಿ. ಹೊಗಳಿ 
ಕೆಲವರ ಹೊೊಳ್ಳುಗಳೆವುತ ನಗುತ ಕೆಲವರನವರ ಮೋಹರ ತೆಗೆದು 
ಹೋಯಿತು (ಕುಠ್ಶಾಳ. ೩-೨); ಎಲ್ಲರನು ನೀ ಜಆಕದು ರುಖಾಡಿಸಿ ಹೊಳ್ಳು 
ಗಳೆದೊಡೆ ನಿನ್ನಲೆನ್ನಲಿ ಹೊಲ್ಲವೊಳ್ಳಿತನಆ್‌ವ ಮಾತಂತಿರಲಿ ಹೇಳೊಂದ 
ಬಲ್ಲೆಯಾದೊಡೆ ನೀನು (ಶ್ರಳುೀ. ೭-೩೦). ಹಿ. ಸುಳ್ಳುಮಾಡು : 
ಸುಳಾ ೃಗಿಸು : ನರನ ನುಡಿಯನು ಹೊಳು ಗಳೆವರೆ ಚರೆಣದಲಿ ಬೀಳುವೆವು 
ನಡೆಯೆಂದಿರುಳು ಡ್ರೋಣನ ಮನೆಗೆ ಬಂದನು ಕೌರವರ ರಾಯ 
(ಕುರ್ಮಾರ್ರೋ, 6-29). [ಪೊಳ್ಳು -- ಕಳ್ಳೆ) 

ಪೊಳ್ಳುಗುಂಭ (ನಾ). ಬರಿದಾದ ವಂಡಕೆ ; ಖಾಲಿಯ ಗಡಿಗೆ: ಬಸಿರು 
ಬಯಲು ಫೊಳ್ಳುಗುಂಭ ಬಂಜೆಗಾಳಿ ಅದರ ತಂಂಬ (ಹೈರಸ- ೬೪೪). 

[ಪೊಳ್ಳು + ಗುಂಭ್ಕ (« ಗುಂಬ್ಮ)) 

ಪೊಳ್ಳುಗೆಡೆ (ಕ್ರಿ). ಹುರುಳಿಲ್ಲದ ಮಾತನಾಡು ; ಜಳ್ಳು ಮಾತನಾಡು: 
ಬಡವನೊಳ್ಳೆಯ ಮಾತ ನುಡಿದರಲ್ಲಿಂಬುವರು ಪೊಡವೀಶ ಪೊಳ್ಳುಗೆಡೆ 
ದರೂ ಕೈವಂರಿ ಕಡುನಗುತಲಿಹರು (ಸರ್ವಜ್ಞ. ೦೨೩೬). ಪೊಳ್ಳು ಕೆಡೆ,] 

ಪೊಳ್ಳುನುಡಿ, ಹೊಳ್ಳುನುಡಿ (ನಾ). ಹುರುಳಿಲ್ಲದ ಮಾತು ; ಕೆಲಸಕ್ಕೆ 
ಬಾರದ ಮಾತು; ವ್ಯರ್ಧಾಲಾಪ: ಒಳ್ಳಿತೊಳ್ಳಿತು ಮದವಾರಣ 
ದೊಳಗಾಡು ಕೊಳ್ಳು ಕೊಡೆಯ |. ಮಾಳ್ಪುದೆಂದು ಪೊಳ್ಳುನುಡಿಯ:ದೇಕೆ 
ಪೋಗು (ಕೇಮಿಸಂ- ೦೭-೦೦೦) : ಈ ಪೊಳ್ಳುನುಡಿಗೆ ಮೊದಲ ಮನಸು 
ನಗುತ್ತಿತ್ತು (ಎ64: 00೭). ಹೊಳ್ಳು ನುಡಿ : ಸಾಕಿದೇತಕೆ ಹೊಳ್ಳುನುಡಿಗೆ 
ವಿವೇಕಿಗಳು ಮೆಚ್ಚು ವರೆ (ಕುಠ್ಶಾಸ- ೨-69) ; ಹೊಳ್ಳು ನುಡಿಗಳನಾಡುತ್ತ 
ವೃಥಾ ಹೊತ್ತೂ ಕಳೆಯದೆ ಸಾಮರ್ಥ್ಯವಿದ್ದರೆ ಯುದ್ಧ ಮಾಡಬೇಕು 
(13. ೨೨). (ಪೊಳ್ಳು 4 ನುಡ್ಮಿ) 

ಪೊಳ್ಳುಬೆದರಿಕೆ (ನಾ). ಸತ್ತ್ವವಿಲ್ಲದ ಬೆದರಿಕೆ; ಸುಳ್ಳುಬೆದರಿಕೆ : 
ನಿಮ್ಮ ಈ ತವಡು ಕುಟ್ಟೊ ಮುತು, ಪೊಳ್ಳುಬೆದರಿಕೆ ಕೇಳಲಕ್ಕಂತೂ 
ನನಗ ಸುತರಾಂ ಅವಕಾಶ ಇಲ್ಲ (ಹೊಸಂಸಾ. ೩೩). 

[ಪೊಳ್ಳು + ಬೆದರಿಕೆ ( ಆ ಬೆದಜ್‌ಕೆ)] 

ಪೊಳ್ಳುಮರ (ನಾ). ಒಳಗೆ ದಿಂಡಿಲ್ಲದ ಮರ ; ಟೊಳ್ಳಾದ ಮರ: 
ಆಗಳ್‌ ದುರ್ಯೋಧನಂ . . . ತನ್ನೆರ್ದೆಯುಂ ಪೊಳ್ಳುಮರನಂ ಕಿರ್ಚ 
ಳುರ್ವಂತೊಳಗೊಳಗಳುರೆ (ಶುಶಕಾ. ೨-೪6 ವ): [ಪೊಳ್ಳು -- ಮರ್ಮ) 

ಪೊಳ್ಳುವಾತು, ಹೊಳ್ಳುವಾತು (ನಾ)- ಸುಳ್ಳಾದ ಮತ್ತು ನಂಬಿಕೆಗೆ 
ಯೋಗ್ಯವಲ್ಲದ ಮಾಂ; ಹುರಂಳಿಲ್ಲದ ಮಾತು: ದ್ರೋಹ, 
ವಂಚನೆ, ಸುಳ್ಳು, ಸೋಗನು ಕಂಡು ಕಂಡೂ ಹಿಡಿದಿದೆ. ಪೊಳ್ಳುಮಾತಿನ 
ಬುರುಗು ಬೆರಗನು ಕೇಳಿ ಕೇಳಿ ಕುಸಿದಿದೆ (0೬ರ: ೩೫೪-೪) : ಅದು ಬರಿಯ 
ಪೊಳ್ಳುಮಾತೆಂಬುದು ಲಲಿತಳಿಗೂ ಗೊತ್ತು (ಕುರುಳು. 80), ಹೊಳ್ಳು 
ವಾತು : ಹೊಳ್ಳುವಾತಿದು ನೀತಿಯೋ (ಕಾವಿ: ೯-೩೫) ; ಹೊಳ್ಳು 
ವಾತಲ್ಲ ಕೇಳಬಲೆ (ಕ)ರಾಸಾಂ- ೨೩-೩೩); ಅಳ್ಳೆ ರ್ದೆಗರನಂಜಿಸುವೊಲು ರಕ್ಕಸ 
ಹೊಳ್ಳುವಂತುಗಳಾಡ ನೀಡ (ಕಂಕ್ರಸಾಂ. ೬-೦೧೪): [ ಪೊಳ್ಳು 4 ಮಾತ್ಕು) 

ಪೊಳ್ಳೆದಂದಿ (ನಾ). ಗಾಯಗೊಂಡ ಹಂದಿ (?) ; “ಓಡುವ ಹಂದಿ” 
(ಅದ. ಕೂರ); ಜಂತ್ರದ ಪಂದಿಯ ಬಾಯಂತೆ ಬಿಟ್ಟೆಬಲ್ವ ಬಾಯಂಂ 


೫೯೭೪ 


25 


80 


36 


40 


ಪೊೋಃಂಡ್ಮು 


ಬೆರಸು ನಾಲ್ಕುಂ ತಳೆಮಂ ತೋುತ್ತುಂ ಸರಳಿಸಿ ಪಯ ಪೋಪ 
ಪೊಳ್ಳೆ ವಂದಿಯಂ ಕಂಡು (ರೀಉಾನ. ೬-೦೬ ರ)- [? + ಪಂದಿ] 

ಪೊಜ, ಹೊರ, ಹೊಲಿ (ಸಪೂರೂ). *ಪೊಜಿಗು' ಎಂಬ ನಾಮ 
ಪದಕ್ಕೆ ಸಮಾಸಗಳಲ್ಲಿ ಬರುವ ಆದೇಶರೂಪ : 'ಪೊಟಿಗೋಟೆ', 
" ಪೊಜಿದಡಿ ' ಪರಾ. ಹೊರ, : " ಹೊರದೆಗೆ '. " ಹೊರಗಂಡಿ ' 
ಪರಾ. ಹೊಣಿ : "ಹೊಲದೆಗೆ'. ಹಾಜವಳಸು' ಪರಾ. 

[ <ಎಷೊಜಗು ] 

ಪೊಜಿಅಡಿ (ನಾ). ೧. ಹೆಜ್ಜೆಯ ಮೇಲುಭಾಗ : ಮನುಜಮಾಂಧಾತನ 
ಪೊಜಲಡಿಗಳ್‌ ವಿರೋಧಿಭೂಪಾಳರನಡಿಗೆಅಗಿಸಿವ ಸಂತೋಷದೊಳುನ್ನತಂ 
ಗಳಾದಂತೆ ಕೂಮೋನ್ನೆತಂಗಳಾದುವು (ಕಂಕಠಾ- ೨-೩೯ ೯): ಅಳವಿ 
ಗಟದುರುನಿತಂಬಸ್ಥಳಭಾರಮನಂಂತ ಕಾಲ್ಗೆ ಪೊಜಲಡಿಗಳೊಳೀ ಲಳಿತತುಳಾ 
ಕೋಟಿಗಳಂ ತಳೆವುದದೇವಿರಿದೊ ಮದಗಜಾಲಸಗತಿಯಾ (ಕಾರ್ಮಾನ, ೨೪೩); 
ಪೊಜಲಅಡಿ. ಒಳಅಟ್ಟಂ, ವೊಸಅಡಕೆ (ಕರದ: ರ. ೬೪ ವೃತಿ). ೨. 
(ಕಾರ್ಯೋನ್ಮುಖವಾಗಿ) ಮುಂದಕ್ಕೆ ಇಟ್ಟಿರುವ ಹೆಜ್ಜೆ.-ಮುಂದಿಟ್ಟ 
ಅಡಿ: ಆಗಳ್‌ ಮದನಂ ತಳ್ವದೆ ಕೋಲ್ಟಿಲ್ಲಳಂ ಕೊಂಡು ಪೊಜಲಡಿ 
ಯೊಳ್‌ . - - ತನ್ನೆ ಪುಸಿವಡೆವೆರಸು ತಪೋವನದತ್ತಣ್ಣೆಯ್ದರುತುಮಿರ್ದಂ 
(ಕಾಮಾಕೃ- ೫೩.೪). [ಪೊಆ ( «ಎ ಪೊಜಗು) ಅಡಿ] 

ಪೊಜಿಂಗುಟ್ಟು , ಪೊಜಿಕುಟ್ಟೂ (ಕ್ರಿ). ಬಹಿರಂಗವಾಗಿ ಹಿಂಸಿಸು, - 
ನೋಯಿಂಸಂ : ಪೆಜುಗೆ ಕೇಡುವತಾವತ್ತು ಮಟಲುಮಂ ಮಾಡದುದುಂ 
ಪೊಜುಗುಟ್ಟದುದುಂ ನೊಂದು ನುಡಿಯದುದುಂ . . . ಸಾತಾವೇದನೀಯ 
ದಾಸ್ರವಮಕ್ನೂಂ (ಶಷಾರ. 98). ಪೊಜಿಕುಟ್ಟು : ರಾಗದ್ವೇಷಂಗಳಿಂ 
ಪೊಜಕುಟ್ಟಿ ನುಡಿಯೆ ತನ್ನ ಮರುಳಂ ಮುಚ್ಚೆ ಕಳೆವುದು (ಶಸಾರ, ಇ03)- 

[ಪೊಂ (ಎ ಪೊಜಗು) + ಕುಟ್ಟು) 

ಪೊಜಿಂಡ, ಪೊಅಡ (ನಾ). ಬೆನ್ನಿನ ಮೇಲೆ ಗುಬುಟೆದ್ದು 
ಬಂಗಿರುವವನು; ಗೂನ : ಗುಜ್ಜನುಂ ಪೊಜಂಡನುಂ ಮುರುಡನು 
ಮಾಗಿ ಬರೆ ಕಂಡವರ್‌ ನಗೆ (ರಂ. ೯-೨೩ 5). ಪೊಚಿಡ : ಹರಭಕ್ತ 
ನಿಂದಕಂ . - . ಕುರುಡನಾಗುವ ಕೋಟಿಜನ್ಮದೊಳ್ಳಳಿಕಲವ ಪೊಜಡನಾಗುವ 
ಸಪ್ತ ಜನ್ಮದೊಳ್ಳೆ ಳವನಾಗಿರುವ ಶತಜನ್ಮದೊಳ* (ತಶಿ೦. ೧೬-6). 

[ಪೊಜಂಡ್ಯು + - ಅ] 

ಫೊಅಂಡಿ (ನಾ). ಬೆನ್ನಿನ ಮೇಲೆ ಗುಬಂಟೆದ್ದು ಬಾಗಿರಂವವಳು ; 
ಗೂನಿ : ಕಣ್ಣುರುಡಿಯಂಂ ಪೊಜಂಡಿಯುುಂ ಕೂಂಟಿಯುಂ ಪೆಬವೆಯ ೦ 
ಕುಷ್ಮಿನಿಯು೨ ಕುಬ್ಲೆಯುಮಪ್ಪ ಮಗಳ್ಲಿರೆಟುವರ್‌ (ಊಂತಿಕ್ರು. ೨-೬೬-5೦). 

[ಪೊಜಂಡ-- -ಣ್ಮ) 

ಪೊಟಿಂಡು, “ಪೊಟಿಮಡು' ನೋ. 

ಪೊಅಂಡ್ಕು, ಪೊಜಡ್ಮು. ಹೊಟಟ, ಹೊಣಿಡ್ಕು (ನಾ). ಉಬ್ಬಿನಿಂದ 
ದೇಹದ ಬೆನ್ನು ಮೊದಲಾದ ಭಾಗಗಳಲ್ಲಿ ಉಂಟಾದ ಬಾಗು, 
ವಕ ತೆ :  ಕುಟ್‌ಯೆ ಪೊಅಂಡಾಗಿಡೆಯಂಂ ಕುಲೀದಿರೆಯುಂ ಬೆನ್ನನಿಪ್ಪಮಂ 
ಮಾಬ್ಯುಂ  (ಲೋಕೋಶ: ೧-3೬): ಪೊಜಡ್ಕು; " ಬಪ್ಪೊಜಡು' 
ಪರಾ. ಹೊಟಟು: ಹೊಜಟು ವಪಂಂಡ್ಯನ ಚೆಲುವಳಿದು ನೆ 
ಹೊಅಟು ನೆಲೆಗೊಂಡಿದ್ದ ಬೆನ್ನಿನ ಹೊಆಟು ಹೋಗಲು ಮಿಥೈಯತಾಯಿತು 
ಸಾಯದಿ€ಬಹ;ದೆ. ಹೊಜಟ ಬೆನ್ನಿಂತೆಂಬ ನುಡಿಯ ದು ಧರೆಗೆ ಕೂನನೆ 
ನಿಪ್ಪುದು ಪರಿಹ೦ಸಿ ಸೌಂದರಪೂಂಡ್ಯರಾಯನೆನಲು ಪೆಸರ್ವಡೆದ (ಸಥ. 
೩೦-೩೦)- ಹೊಿಡ್ಕು : “ಗಡು ಎಂದೊಡೆ ಕುಬ್ಬ, ಚೆನ್ನ ಹೊಆಡುಂ” 
(53803. 4) ; ಮಂಡೆಯಲಿ ಕೈಯಿಟ್ಟು ಹೊಣಡೆಡೆಗೊಂಡುದೆಂದಿದಿತ್ತ 
ವೈದ್ಯರ ಕಂಡು ಬಲ್ಲರು ತನ್ನ ಪೂರ್ವಜರೆಂದನಸುರಾರಿ (86.ಗ- 
60-೩೭-೩6) ; ಹೊಆಡಾಗದಂತೆ ನಂಲ್ಮೊಗ ಜಂತದಲಿ ಹೊಂಗರಡಿಗೆ 


ಪೊಣಂಬೇಲು 


ಗೆಡೆದು ಕರ್ಮಣಿಯ ಬಿರುಡೆಯ ಬಿಗಿದಿಟ್ಟನೆಂಬಂತೆ ಬಲ್ಮೊಲೆಯೆರಡಣ 
ಮೊಗವು ತೋಜ್‌ದುವು (ಕೋಹಕ- ೨೩-೨೩). 
[ಎ ಪೊಅಮಡು./ತೆಲು, ಪೊಅಡು) 
ಪೊಟಿಂಬೇಯಿ (ಕ್ರಿ). (7?) : ತಾನರುಮೆ ಮೆಚ್ಚುವೊನ್ತನ್ನ ಮೆಚ್ಚಿದೆ 
ಪೊಜಮ್ಬೇಜು ಬೊಜಹಜ್ಸರ (ಸ%ಇಇ. 3ಸ-1, ೦೬-೪೩ ; 9ನೆಯ ಕತ). [?) 
ಪೊಲಕಣ್‌, ಹೊರಗಣ್ಣು (ನಾ). ಹೊರಗಿನ ಕಣ್ಣು ; ಬಹಿರ್ಚಕ್ಷಂ : 
ಪೊಜಕಣ್ಣಂ [ಕಾಕಾಂ- ಮಡೆಕಣ್ಗಳ್‌] ಮುನ್ನಂ ತಾಂ ಮಲಸಿದ ನೊಸ 
ಲೊಂದು ಕಣ್ಣುಮಾಗಳ್‌ ನೊಸಲಿಂ ಪೊಜಮಟ ೈಂತಿರೆ (ಶಂಶರಾ- ೮-೨೩). 
ಹೊರಗಣ್ಣು ; ಹೊರಗಣ್ಣಿಗೆ ಕಾಣುವ ಸೃಷ್ಟಿಯು ಮೂರವಾಗಿದೆ 
(ಸಾಹ. ೦೪). 'ಒಳಗಣ್‌' ಪರಾ. [ಪೊಜಿ (ಆ ಪೊಅಗು) 4 ಕಣ್‌] 
ಪೊಜಕತ್ತರ, ಹೊಲಿಕತ್ತರ (ನಾ). [ಸಂಗೀತ] ವಾದ್ಯಗಳನ್ನು ಬಾರಿ 
ಸುವ ಒಂದು ಕ್ರಮ,-ಗತ್ತು;: ೪ ಹೆಬ್ಬೆರಳನ್ನುಳಿದು ಇತರ ಬೆರಳು 
ಗಳನ್ನು ವಿರಳವಾಗಿ ಚಾಚಿ ಅಂಗೈಯನ್ನು ಹೊರಮುಖವಾಗಿ ವೇಗ 
ವಾಗಿ ತಿರುಗಿಸುತ್ತ, ಒಂದಾದ ಮೇಲೊಂದರಂತೆ ಬೆರಳುಗಳಿಂದ 
ವಾದ್ಯಮುಖವನ್ನು ಹೊಡೆದು ಶಬ್ದಗಳನ್ನು ಉತ್ಪತ್ತಿಮಾಡು 
ವುದಕ್ಕೆ “ಕರ್ತರೀ' ಎಂದು ಹೆಸರಂ- ಒಳಕರ್ತರಿ. ಹೊರಕರ್ತರಿಗಳು 
ಸಂಗೀತಶಾಸ್ತ್ರಗ್ರಂಥಗಳಲ್ಲಿ ವರ್ಣಿತವಾಗಿಲ್ಲ. ಕನ್ನಡಿಗ ಮದ್ದಳೆ 
ಕಾರರು ವಾದನತಂತ್ರದ ಸ್ವಸಮಯದಲ್ಲಿ ಅವುಗಳನ್ನು ನಿರ್ಮಿಸಿ 
ಕೊಂಡು ಹೆಸರಿಸಿರಬಹುದು. ಮೇಲೆ ಹೇಳಿರುವ ಕರ್ತರೀವ್ಮೂಪಾರ 
ವನ್ನ ಹೆಬ್ಬೆರಳು ಒಳಮುಖವಾಗಿ (ವಾದ್ಯಮುಖದೆಡೆಗೆ) ಚಲಿಸು 
ವಂತೆ ನಡೆಸಿದರೆ ಒಳಕರ್ತರಿ. ಇದಕ್ಕೆ ವಿರುದ್ಧವಾಗಿ ಹೆಬ್ಬೆರಳು 
ಹೊರವಂಬಖವಾಗಿ (ವಾದ್ಯಮುಖಕ್ಕೆ ವಿಮುಖವಾಗಿ ಆಚೆಗೆ) 
ಸುವಂತೆ ಏರ್ಪಡಿಸಿದರೆ ಹೊರಕರ್ತರೀ ಎಂದಂ ಅರ್ಥ ಮಾಡ 
ಬಹುದು : ಅಳಗಂ ಸುಳಿಯಳಗಂ ಬೊಟ್ಟಳಮೊಳಕತ್ತ ರವಮುಮೆಸೆವ ಪೊಜ 
[8೫839 ಹೊಟ)]ಕತ್ತರವಗ್ಗಳಿಸಿರೆ ನಾನಾಭೇದಂಗಳ ಪಹರಣಿ ತುಡುಕು 
ಮೋಡಿಯಂ ಬಾಜಿಸಿದಂ (ರರ್ಶುಶ. ೨-೨೩). ಹೊಜಿಕತ್ತರ : ಆವುಜಿಗ 
ನಾವುಜಮನಳವಡಿಸಿಕೊಂಡು ರುಂಕಾರವಂ ಪೊಯ್ದಳಗ ಸುಳಿಯಳಗ 
ಬೊಟ್ಟಾಳಂ ಒಳಕತ್ತರ ಹೆೊಆಕತ್ತರ ವಿಷಮಕತ್ತರಮೆಂಬ ವಿಚಿತ್ರ 
ವಾದನದ ಬಒಹುಲಿಕೆಯೊಳ್ತಿಹಿಲನೆನಿಸಿ,.. ಬಾಜಿಸುತ್ತಿರೆಯುಂ (ಕಾೀಕೃ. 
೦೬-೬೭ 5), "ಒಳಕತ್ತರ' ಪರಾ. ([ಪೊಅ (ಎ ಪೊಜಗು) 4 ಕತ್ತರ,] 
ಪೊಳಿಕಾಲ್‌, ಹೆೊರಕಾಲು, ಹೊಲಕಾಲ್‌, ಹೊಲಕಾಲು (ನಾ). 
೧. ಕಾಲಿನ ಹೊರಭಾಗ.- ಹೊರಗು : ಕಾಲ ಪೊಲಗು, ಪೊಅ 
ಕಾಲ್‌ (ಕ6ಕು. ೩6). ಹೊರಳಲು: ೨. ಅಡ್ಡವಾಗಿ ಇಡುವ 
ಕಾಲು ; ತೊಡರುಗಾಲು : ಓಡುಶ್ತಿರುವಾಗ ಕೆಂಚನು “ಹೊರಕಾಲು'` 
ಕೊಟ್ಟುದರಿಂದ ಶಿವುಗ ನೆಲಕ್ಕೆ ಧೊಪ್ಪನೆ ಕೆಡೆದು (ಸುರಸಂ. ೦೦೬)- 
ಹೊಳಿಕಾಲ್‌ ; ೩ ಓಡಲು ಸಿದ್ಧವಾದ ಕಾಲು; ಪಲಾಯನಕ್ಕೆ 
ಸಿದ್ಧವಾದ ಕಾಲು; "ಹೋಕಾಲ್ಲೊಳು' ಪರಾ. ಹೊಟಿಕಾಲು : 
೩. ಹೊಜಕುಲುಗಳ ಹೋರಟೆ ಕಾಣಲಾದುದು ವರರ ಥಟ್ಟಿನಲಿ 
"ಒಳಕಾಲಂ' ಪರಾ. 
(ಪೊಅ ( ಎಪೊಜಗು) ಕಾಲ್‌] 
ಪೊಜಕಾಲ್ಗೊಳ್‌, ಹೊಜಕಾಲುಗೊಳ್‌, ಹೊಲಿಕಾಲ್ಲೊಳು (ಕ್ರಿ). ೧. 
ಕಾಲನ್ನು ಎತ್ತಿ ಮುಂದಿಡು: ಮುುಂಗಾಲ್ಗಳಂ ನೆಗಹಿ ನಿಲ್ವ 
ಏಂಗಾಲ್ಲಳಂ ಕೀಳು ದಾಂಟುವ ವೊಅಕಾಲ್ಲೋೊಳ್ವ ಮರಳಿ 
ಮೆಟ್ಟುವ . . . ಅಶ್ಚಂಗಳ್‌ (ಉಕ: ೩-00 5). ಹೊಡಿಕಾಲುಗೊಳ್‌ : 
೨. (ಹೆದರಿಕೆಯಿಂದ) ಪಲಾಯನ ಮಾಡು; ಓಡಲು ಸಿದ್ಧವಾಗು 
ಹೊಟ್ಟ ನೂಕಿ ವೃಥಸಹವದ ಜಗಜಟ್ಟಿ ನೀ ಹೊಳಕಾಲುಗೊಂಡರೆ ಬಿಟ್ಟಿನೇ 


(ಕುಲ್ಮಾರ್ರೋ- ೩-9೨)- 


೫೯೭೫ 


ಪೊಅಗಡೆ 


(ಕುವ್ಶಾಳ: ೦೧-೩೪). ಹೊಟಿಕಾಲ್ಲೊಳೊ : ಬಿಲುದೆಗಹಿನಾ ಕರ್ಣಪೂರೆದ 
ಹಿಳುಕಿನನಿಲಜನಿರಲು ಸ೦ಂಹದ ಹೊಲನ ಹೊಗುವಿಭದಂತೆ ಹೊಲಿ 
ಕಾಲ್ಗೊಳುತಲಿರೆ ಕಂಡು ತೊಲಗದಿರಿ ತಮ್ಮಂದಿರಿರ . « . ಸಂಭಟರು 
ನೀವೆನುತೆ ತೆಗೆದೆಚ್ಚನು (ಕುವ್ಮಾರ್ರೋ. ೦೨-೩೦). [ಪೊಆಕಾಲ್‌ 4 ಕೊಳ್‌] 


8 | ಪೊಅಕುಳಿ, ಹೊಜಕುಳಿ (ನಾ). ಬೇರೆಯವರ ಆಶ್ರಯದಲ್ಲಿ ವಾಸಿಸುವ 


ಸ್ವಭಾವವವನಂ ; ಪೊಜಕುಳಿ [0೫೨೦. ಪೋರ್ಕುಇ9), ಓಡುಕುಳಿ (ಕರಾ 
ನು. ೨೦೪ ಪ್ರಯೋ). ಹೊಕುಳಿ: “ ಪರಜಾತಃ, ಪರೈಧಿತಃ__ಈ 
೨ ಹೊಲಕುಳಿ? (ಹರಿಯು: ೫6.0%೬)- 

[ಪೊಅ (-ಆ ಪೊಅಗು) + - ಕುಳ್ಳಿ] 


19 (ಪೊಜಿಕೆಯ್‌, ಪೊಅಕ್ಕೆ, ಪೊಜಿಗಯ್‌, ಹೊಜಿಕಯೇ, ಹೊಜಕೆಯ್‌. 


16 


40 


ಹೊಜಕೈೆ (ನಾ). ೧. ಕೈಯ ಹೊರಭಾಗ ; ಮಣಿಕಟ್ಟಿನಿಂದ ಕಿರು 
ಬೆರಳಿನವರೆಗಿರುವ ಕೈಯ ಹೊರಪಾರ್ಶ್ವ : “ ಮಣಿಬಂಧನದಿಂದಂ 
ಕಿಡುಕುಣಿಕೆವರೆಂ ಕರಭಮೆಂಬುದಕ್ಕುಂ ಪೊಜಕೆಯ'' (ನಸ್ತುಕೂೋ- ೬6-0): 
ಸೆಂಡೆಯ್ತರಲ* ನಲವಿಂದಂ ಪೊಜಕೆಯ್ಕೊಳಾಂತು ಮಗುಲ್ಕಾರ್ಪಿಂ - . . 
ಪೊಯನ್ಹು (೭ಕಕು- 0೨-೩೪. ಪೊರಿಕೈ: ೧. ಕೈದುಡುಕಿ ಪಿಡಿದನಂ 
ನೋಡದಂತಿರ್ವ ಪಂಂಗಿಂ ಪೊಜಕೈಯೊಳ್‌ ಮೋದಿ ಕಂಸಾನುಜನನೆಧಿಕನಂ 
ಕೊಂದು (ಇಂ. ೬-೫). ಪೊಜಿಗಯ್‌ : ೧. ಮಲಮಂ ಪಿಡಿಕಿಸಿ 
ಪೊಜಗಯ್ಮನೊರಸಿ ಕರ್ಚಿದ ತೆಅದಿಂ (ಸರುತ- ೦೩-೨೬). ಹೊಟಿಕಯ್‌ : 
೧. ಸೂತನೆ ಬಾಯ ಹೊಜಕಯ್ಕಿಂದ ಹೊಯ್ದನು ಹೆಡಪದವರನು 
. ತಿವಿದು ಮುಜಾದನು (ಕುವ್ಕಾದ್ರೋ: ೯-೫). ಹೊಜಿಕೆಯ್‌ : 

೧. ದೇಟಿ. ಹೊಜಕೆಯ್ಕಿಂದ ತಟ್ಟೆ ಮರಳೀಶ್ವರನನಿಡೆ ನಗುತ (ಕೆಂಪು- 
೬೭-೬೩). ೨. ಬೇರೆಯ ಕೈ ; ಇನ್ನೊಂದು ಹಸ್ತ : ಬಾಯೊಳುದಕಂ 
ಪೊಗದ ಹಾಗೆಕ್ಕಯ್ಮನಡ್ಡಂ ಬಾಚಿ ಮೇಣ್‌ ಹೊಜಕೆಯ್ಯ [ಕಾಣಾಂ: 
ಪೊಜಕಯ್ಯ)ಲುದಕವನೆೊಯ್ಕನೊಯ್ಕನವುಂಕಿ ತಿರುಹುವಳು (0ಸಕ್ಳ- 
08-09). ೩. ಹೊರಗಡೆಗೆ (ಬೀಸಿ) ತೆಗೆದ ಕೈ ; ಉಗಿದನುರಗಾಸ್ತ್ರವನು 
ಹೊಮ್ಮೂಡಿಗೆಯೊಳಗೆ ಹೊಂಿಕೆ[ಕಾಣಂ. ಕಯ್ಯ ಗಾಳಿಗೆ ಹೊಗೆಯ 
ಹೊದಣಅಿನ ಹೊರಳಿ ಹಬ್ಬಿತು ಕೂಡೆ ಕಿಡಿಯಿಡುತ (ಕುರ್ಮಾಳ- ೨೩-೨೪) - 
ಹೊಲಕ್ಕೆ : ೧. ಭರದೊಳೊಳಕೈೆಯಿಂದೆ ಹೊಅಕೈಯಿಂದೆ[ಕಾಳಾ- 
ಕೆಯ್ಮಿಂದೆ] ಹೆೊಡೆಹೊಡೆದು (ಸತ್ರ. ೨7-೪೩): ಗದೆಯ ಕೊಂಡವ್ಪಳಿಸಿದನು 
ಹೊಟಕೈಯಲರೆದಿಟ್ಟಳಿಸಿದರನೆಡಗಾಲಲೊದೆದನೆು (ಕುರ್ಮಾ: ೦೩-೦೭) ; 
ನಿಲ್ಲೆನುತ ಹದರಿಕ್ಕಿ ಹೆಡಕನು ಫಲ್ಲಿಸಲು ಹೊಅಕೈಯ[ಕಾಳಾಂ.ಕಯ್ಯ]ಲಾಬೆಯ 
ಹಲ್ಲುದುಕೆ. ಹೊಯ್ದೆಡದ ಮುಷ್ಟೀಯಲೆಣಗಿದನು ಬದಿಯೆ (8.ಹಣ. 
3-೧-3). "ಒಳಕೆಯ್‌' ಪರಾ. ([ಪೊಜ (< ಫೊಣಗು) -- ಕೆಯ) 

ಪೊಜಿಕೈೈ 'ಪೊಜಕೆಯ್‌' ನೋ. 

ಪೊಜಗಡೆ, ಹೊರಕಡೆ, ಹೊರಗಡೆ ಹೊಣಗಡೆ (ನಾ). ೧. ಹೊರ 
ಭಾಗ; ಹೊರಪ್ರದೇಶ : ಅಜಗುಲಿಯಂ ಮುನ್ನೆಮ್ಮ ಗಆ್‌ಗಳೂ 
ತಟಾದಿಂದ್ರನನಾ ಸಗ್ಗಮನೆನ್ನೀ ಸಟ್‌ದಲೆಯಿಂ ಪೊತ್ತಂಬುಜಜನ್ಮಾಂಡದ 
ಪೊಜಗಡೆಗಾಗಿ ನುಜ*್‌ಯಪ್ಪಂದದಿ ಹಾಕದೊಡೆನಗೇತಜ ದೊಡ್ಡಿತ್ತು 
(16ುಗ. ೦-೩). ಹೊರಕಡೆ ; ೨. ಕಕ್ಕಸಂ ; ಬಹಿರ್ದೇಶ: (9)- 
೩. ಮಲವಿಸರ್ಜನೆ : ಮಗುವಿಗೆ ಹೊರಕಡೆಯಾಗದಿದ್ದರೆ - ಅರ್ಧದಿಂದ 
ಒಂದು ಚಮಚೆವರೆಗೆ ತುಲಸೀಎಲೆಯ ರಸ ಕುಡಿಸುವುದ: (ಕುತೆರು- 6). 
೪. ಭೇದಿ; ವಿರೇಚನ : ಹೊರಕಡೆ ಹೋಗುವುದು ಕಡಿಮೆಯಾಗಲು 
ಔಷಧಿ ಕೊಟ್ಟಯ 3 (ಮುಂಗಾಶು. 0೦೩). ಹೊರಗಡೆ ; ೧. ಹುಡುಗರೆಲ್ಲ 
ತರಗತಿಯ ಹೊರಗಡೆಯಲ್ಲೇ ಇದ್ದಾರೆ (64). ೫. ಹೆಂಗಸಿನ 
ಮುಟ್ಟು,- ರಜೋದರ್ಶನ : ಇವತ್ತು ಹೊರಗಡೆಯಾದ್ದರಿಂದ ಅವಳು 
ಪೂಜೆಗೆ ಬರಲಿಲ್ಲ (69). (ಗಂ). ೬. ಹೊರಭಾಗದ: ಹೊರಗಡೆ ಕೋಣೆ 


ಪೊಜಗಣ್‌ 


ಯಲ್ಲಿ... ಚರ್ಚೆ ನಡೆಯಿತು (1೮. 060)- ಮ. ಪರಸ್ಮಳದ ; ಬೇರೆ 
ಕಡೆಯ ; ಹೊರಗಡೆ ಸಂಚಾರ ಹೊರಟರೆ ಬೆಳ್ಳಿತಟ್ಟೆ, ಕ್ರಿಯಾಭಸ್ಮಘಟ್ಟಿ 
ಇತ್ಮಾದಿಯೊಂದಿಗೇ ಹೊರಡಬೇಕು (ಯತಾ. ೧). ಹೊಜಗಡೆ : 
೧. ಮಂದಿರದ ಹೊಜಅಗ(ಕ ಕಾಂ. 5)ಡೆಯಲಂಡ:ತ್ತಿರಲು (ತಂತ, ೬೩-೨6 
90685. ೪) “ಒಳಗಡೆ? ವರಾ. ([ಪೊಣ (ಎವೊಂಗು) + ಕಡ್ಕೆ) 
ಪೊಜಗುಳ್‌ "ಪೊಜಗು' ಪರಾ. 
ಪೊಆಗಣ "ಪೊಳುಗು' ಪರಾ. 
ಶೊಲಗಯ್‌ *ಪೊಅಕೆಯ್‌' ನೋ. 
ಪೊಅಗು, ಪೊರಗು, ಹೊರಗಂ, ಹೊಣಗು (ನಾ). ೧. ಹೊರಗಡೆ : 
ಹೊರಭ್ಲಾಗ : ಪೊಸತೆ ಮೊಳೆತ ಧಾನ್ಮಂಗಳನಾ ಧರಣೀಶಂ ಕೆದಲಃಸದಂ 
ನಿರಂತರಂ ರಾಜಗೇಹದೊಳಗಂ ಪೊಜಗಂ (೪ಕ್ಳ. ೦8-೭) ; ಪೊಸತು 
ಪಟದೆಳದು ಪೊಜಗೊಳಗು ಸಮಮೆನಿಪ್ಪಿವಂಕೊಳ್‌ (ಉನ್ಮಾತ- ೨೩೪). 
೨. ಹೊರತಾದುದು : ಇನಿತುಂ ಪುರಮೇವುದೊ ಪೌದನಪುರಮೆನ್ನಾಳ್ಕೆ 
ಗಿಂತು ಪೊಅಗೆನಿಪಾಗಳ್‌ (ಇ0ಕು.69-36) ; ಸೆಟ್ಟಿಯರ್ಗ್ಗಂ ಪನ್ನಸಿಗರ್ಗ್ಗಂ 
ಗಾವುಣ್ಣಗಳ್ಳಂ ಬಿಟ್ಟೆ ಕೊಟ್ಟಣಂ ಬೀಡುಬೆಸಂ ಪೊಜಿಗು (87943. 32-!. 
೭-೨೬; ೪೭)- ೩. ಬಹಿರಂಗ; ಬಾಹ್ಮ : ಒಳಗಂ ಭೇದಿಸದನ್ನಂ 
ಚಳಬುದ್ಧಿಗೆ ಪೊಅಗು ಬೆಟ್ಟಿ ತಾಗಿರ್ಕುಂ - . , ಜಿನವಚನೆಂ (ಸಮತ. ೩-೨೭). 
೪. ಹೊರತಾದ ವಕ್ರಿ: ಇದಂ ಮಹಾಜನಂಗಳ್‌ ಕಂಡರಪ್ಪೊಡೆ 
ಸಭಾಜನಕ್ಕಂ ಸಹಪಂಕ್ತಿಗಂ ಪೊಜಗೆಂದು ಸಮಯಬಾಹ್ಮನಂ ಮಾಬಟ್ಟರ್‌ 
(ಶಕತಂ. ೦೪೬-೦೪); ಈ ನೆಲದೊಳ್‌ ಪೊಅಗಾರುಮಿಲ್ಲೆನಛ್‌ ಮನ್ನಿಸಿ 
(ಕುಳ. ೪-೦೦೯). ೫. ಉಳಿದಿರಂವುದು ; ಅವಶಿಷ್ಠ ಕ: ಅಪರಾಜಿತ 
ನಿತ್ತ ಪರಂತಪನ ತಪಶ್ಚರಣಮೊಂದೆ ಪೊಜಗೆನೆ ನಿರ್ವೇಗಪರಾಯಣಂ 
ಮನಂಗೊಂಡು ಪವಿತ್ರಶ್ರಾವಕವ್ರತಂಗಳೊಳೊಣರ್ದಂ (ಕಾಂತಿಪು. ೦-೮೭) - 
ಪೊರಗು ; ೧. ಒಳ್ಳಿತಂ ಸುಡುವ ಕಿಚ್ಚಂ ವೊರಗಿನಿಂ ತಣಿಸೆ ಒಳ್ಳಿದರ 
ನೆಚ್ಚರಿಸೆ ಪಿಡಿದು ವಡುಗಿಸುಗುಂ (19೧ರ: ೩೭.೦೦). ಹೊರಗು: 
೧. ಹೊರಗಿನ ಕಳ್ಳನನ್ನು ಹಿಡಿಯಬಹುದು, ಒಳಗಿನ ಕಳ್ಳನನ್ನು ಹಿಡಿಯ 
ಲಾಗದು (ಣಂ). ಹೊಜಿಗು : ೧. ಹೇಸುತ ಮಾಂಸಮಂ ಹೊಅಗತ್ತ 
ನೂಂಕಿ ಶಿವಾಲಯವಿದಪವಿತ್ರವಾಯ್ಡೆನುತ ಮತ್ತೆ ಮಿಂದು (ಇತಪು-06-೩೪) - 
೨. ನಿನ್ನ ಸೌಕುಮಾರ್ಯಕ್ಕೆ ಹೂದೊಡಿಗೆ ಹೊಟ್‌ . , . ನಿನ್ನ ಲೋಚ 
ನಕ್ಕೆಳಿಮಿಂಚು ಹೊಅಗು (ಕಾಂಿರೆ. 09-09). ೩ ಅಭೇದ್ಯಚಿತ್ಸ ಕಾಶಂಗೆ 
ಒಳಗು ಹೊ(ಅ)ಗಿಲ್ಲ (ಆದ. ೪೪-೦೦೬) ; ಹೊಲಗನೆ ಕೊಯ್ದು ಹೊಲಗನೆ 
ಪೂಜಿಸಿದವರ ಕಂಡು ನಾಚಿದೆನಯ್ಕ (9ನತಂ. %“-90೬). ೪. ಹೊಯ್‌ 
ಡಂಗುರವನವಂ ಹೊಜಗು ಹೋಗೀ ಸಭೆಗೆ ಹೊಯ್‌ ಡಂಗುರವನಾವನಾ 
ದೊಡಂ ಹೊಲಗೆಮಗೆ (ಕರ, ರೇ. ೭೪-೯); ಐದು ತುಪಸವೇಷವನು 
ಬಳಿಕ್ಳೆದು ಪರವಎತುವೃಸಾಗಳಿಗಾದ ಗತಿಯನು ಹೊಳುವ ಪಾಪಕೆ 
ಹೆೊಟಗು ತಾನೆಂದ (ಕೊರರಾ. 4-6-೦೩). 

ಪೊಲಗಣ್‌ ೬ ಹೊರಗಡೆ : ಪೊಂಗಣ್ಣೆ ಸಯ್ದರೆನೆ ತಾವೊಳಗಂ ತವೆ 
ತೋಡಿ ತಿಂದು ರಕ್ಕಸಿಯರ ಕಂಡ ಕುಂಬಳದ ಮಾಟಕ್ಕಿವೊಲಾಗಿರೆ (ಕಲಾ. 
೪೪೪) ; ಎಲೆಲೆ ಭಕ್ತ ಪೊಣಗಣ್ಣೇಟಕಿಂದಂಡಲೆಯದೇಟದಿರಲುದ್ದಂಡನಿವಂ 
ಮೂಂಕೆನುತ್ತೆ ಪಿಡಿದರ? ಕದಮ: (ಉದ್ಮಿ. ೦೦-೩೭). ಹೋಗಣ, ಪೊರಗಣ, 
ಹೊರಗಣ, ಹೋಗಣ ಎ ೧. ಹೊರಭಾಗದ; ಹೊರಗಡೆಯ: 
ಒಳಗಂ ದಕ್ಷಿಣಸುಕರದುಷ್ಕರಮಂ ಪೊಲಗಣ ಸುಕರದುಷ್ಯ ರಭೇದಮಂ . . . 
ಎಳೆಯೊಳೊರ್ವ್ವನೆ ಚಾರಿಸಲ್‌ ಬಲ್ಲಂ (ಎಳ. 11, 0೩೩-೬೭೭; 982) / 
ಊರಿಂದಂ ಪೊಆಗಣ ಮೆಯ್ಕೊಳೊಲ್ಲ್ಹು ಧರ್ಮಕ್ಕಾರಾನುಂ ಪುರಜಸವಿಟ್ಟ 
ಭಧೂಜಹಂಡಂ (ಶತ್ತುಕೋ. ೩೨-09) ; ಬಸದಿಯ ಪೊರಗಣ ಹಿತ್ತಿಲ್ಹೋ 
ಇಿಹುಂ ತೆಮಾಲದೊಳು ಎಣ್ಣೊಳವೆಡೆ ಎಳೆನೊಮ್ಮೆದಿವ್ಮಯ ಮಗಂ 


೫೯೭೬ 


460 


ಪೊಣಗೆ 


- ಕೊಟ್ಟ ಮಣ್ಣು (ಎಳೆ. ೩. ಕೋಣೆ. 90-90 : 908) ; ದರಿಯಾ 
ಬೀಬಿಯು ಹೊರೆಗಣ ವರ್ತಮಾನವನ್ನು ತಿಳಿಸುತ್ತ ಇದ್ದಳು 
(ರರು. ೨೦೭); ಊರ ಹೆೊಜಗಣ ಮಸಣವಟ್ಟಿಗೆಯೊಳಿರಲಂದು ಹಾರೈಸು 
ತೆಮ್ಮ ಮಯ್ತುೂನೆನೆೊಲ್ಲು ನಗುತೆಂದು (ಕಂಣರ. ೩-೩೩); ನಟುಗಬ್ಬಿ 
ನೊಳಗಣ ರಸವ ಕಾಣದೆ ಪಶು ಹೊಜಗಣೆಲೆಯ ಸವಿಮತೆ (668. ೦-೦೦೫). 
೨. ಬಾಹ್ಯದ; ಬಹಿರಂಗದ : ಇವೆಲ್ಲ ಹೊಅಗಣ ಮಾತು (ಸರ. ೬6೦). 
ಪೊಆಗಣಂ ಎ. ಹೊರಗಿನವನಂ ; ಅನ್ಯ; ಪರಕೀಯ : ಒಳಗಣಂ, 
ಪೊಜಗಣಂ, ಮುಂತಣಂ (ಕನುಡ. 000 ತ್ರಯೋ) ; ಅರಿಷಡ್ಕರ್ಗಮನವ 
ನೀಶ್ಚರನಾಟಲೆಯೆ ಪೊಜಗಣರಿಗೆ ಜಯಾಂಗನೆ ಪಯ್ಮೊರೆದವಳಿನೆ' ಪರಿದುವು 
°° * ರೆಥಗಳ್‌ (ಕಾಂತಿತು. ೦೦-೧೨೪). ಪೊಃಗಾಗು. ಹೊರಣುಗು, ಹೊಲಿ 
ಗಾಗು ಎ೧. ಬೇರೆಯಾಗು ; ಹೊರತಾಗು ; ಎರವಾಗು : ಕುವಳಯ 
ಬಾಂಧವನೆಸೆವನೆ ಕುವಳಯಮಂಂ ಬೆಳಗಿ ಕುವಳಯಂ ಪೊಲಗೆನೆ ಪಾಂಡವರೆ 
ಪೊಜಗಾಗೆ ನಿನಗೀ ಕುವಳಯಪತಿಯೆಂಬ ಪೆಂಪೊಡಂಬಡೆ ನೃಪತೀ (ಶಂತಳಾ. 
೪-೩೬) : ಜೀವಂ ಪೊಜಗಾಗಿ ಷಡ, ಹಮುಮಾರಯ್ವಂದು ನಿರ್ವೀರ್ಯ 
ಮಾಗಿರೆ (ಕಾತಕಿ. ೨೩-೨೪); ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಾದರೂ 
ಹೆತ್ತೊಡಲಿಗೆ ಅವಳ ಚಿಂತನೆ ತಪ್ಪಿದ್ದೆಂದು ? (ಕೊಠಕ. ೦೬) ; ಮಲ್ಲೇಶ್ವರ 
ದೇವರಿಗೆ ಸಿನ್ನಿಖೇಡದಲು ಬಿಟ್ಟ ಭೂಮಿ ಹೊಣಗೂಗಿ ಮೇಲಾದ ಭೂಮಿಯ 

ವಳಂ ದಂಡನಾಯಕಂ (೪3. 11, ೦೬-೦೬: 118); ಹೊಗಳಿಕೆಗೆ 
ಹೊಜಗಾದರೈವರು ವಿಗಡರದಅಕೊಳಗಿಬ್ಬರಳಿದಿರಿ ಹಗೆಗಳುಳಿದರು ಮೂವ 
ರೆಂದನು ಭಾನುಸುತ (ಕುಕ್ಕಾಳ. ೯-0೬). ವಿ. ಮಾಡದೆ ಉಳಿದಿರು,- 
ಹೊರಗಾಗಿರು : ಪಾರಲ್ಕೇಂ ಜೀವಿತಸಂಧಾರಣಕಿಂ ಗವಂನಮೊಂದೆ 
ಪೊಲಗಾಗಿರೆ...ನಮಗಿದು ಕಾರ್ಯಂ (ಕಾರಂಉ. ೬೩೬). ೩. ಮುಟ್ಟಾಗು; 
ಬುತುವಾಗು ; ಬಹಿಷ್ಠೆಯಾಗು : ಈ ದಿನ ಅವಳು ದೇವಸ್ಥಾನಕ್ಕೆ 
ಬರುವಂತಿಲ್ಲ, ಹೊರಗಾಗಿದ್ದಾಳೆ (ಕಟ). ಹೊರಗಲ್ಮು» ಹೊರಗಿನ 
ಕೆಲಸಗಳಿಗೆ ಬಳಸಂವಂಥದು ; ಮಡಿಯಲ್ಲದುದು : ಆ ಚೆೊಂಬನ್ನು 
ಅಡಿಗೆಮನೆಗೆ ತರಬೇಡ, ಅದು ಹೊರಗಲು (ಕೂ). ಹೊಜಗನಾಲಿಸು ಎ 
ಹೊರಗಡೆಯಂ ಶಬ್ದವನ್ನು ಆಲಿಸು. ಕೇಳು : ತಣಗೆಲೆ ಗಿಅಿಕೆಂದೊಡೆ 
ಹೊಆಗನಾಲಿಸುವೆ (04ರ. ೩೬೪); ಅಡಿಗಡಿಗೆ ಹೊಲಿಗನಾಲಿಸಿ ಮತ್ತೆ 
ಮುನೆಯೊಡಶಿಗಂಜಿ ಕೆಲಸವನು ಮುಡುತ್ತಿಪ್ಪ ವನಿತೆಗಾದಾಪತ್ತನಾಲಿಸದೆ 
ಕೆಟ್ಟು ದಟ್ಟಿಸು- ರು (ಹತಾ: ೧೨-೦೦)- 

(ದೇ. 8 ತವು. ವು, ಪುಜಕು, ಪುಲಕ್ಕು ; ಮಲ. ಪುಜ ; ಕೊಡ. 

ಪೊರಮೆ. ಕೋತ. ಪೊರಂಜಿ) 


ಪೊಜಗುಂಡ, ಹೆೊಅಗುಂಡ (ನಾ)- ಹೊರಗಿನ ಕೆಲಸವನ್ನ ಮಾಡುವ 


ಆಳು, -ಸೇವಕ : ಖಂಡಿತಸ್ಮರಭಕ್ತನಳವಿಂಗೆ ಮೆಚ್ಚಿ ಶಶಿಮಂಡಲಾನನೆ 
ಭಕ್ತಿಯಿಂದೆಜಗಿ ಪಶುಪತಿಗೆ ಗಂಡುದೊಳ್ತಾಗಿ ನೀನಿರ್ಪೊಡಾಂ ನಿನಗೆ ಪೊಜಿ 
ಗಂಂಡನಾಗಿರ್ಪೆನೆನುತೆ (ಶವ್ಮಕಾ. ೫-೩೩) ; ನಿನಗೆ ನಾನು ಪೊಜಗುಂಡನಾಗಿ 
ರುವೆನೆಂದು ಶಿವದೀಕ್ಷೆಯಂ ಪಡೆದು (ಕೈ6ಸೂ. 1, ೩೬). ಹೆೊಟಗುಂಡ : ಈ 
ವಶ್ವವಂ ಸೃಜಿಸುವಲಿ ಶಂಭುವಿನ ಲೀಲಾವಿಡಂಬನದ ಹೊಜಗುಂಡನಾಗಿರ್ಪು 
ದಟ್‌ನಾ ವಿಷ್ಣುಗಾದುದು ಕಲತ್ರಾಖ್ಯೆ (ಶರ್ಮಕಾ. ೦೦ ೩೭). 

[ಪೊ (೭ ಪೊಜಗು) -- ಗುಂಡ್ಕ (ಐ .- ತೆಲು. ಗುಂಡ ಇ ಸೇವಕ)] 


ಪೊಜಗೆ, ಹೊರಗೆ, ಹೊಜಗೆ (ಅ). ೧. ಹೊರಗಡೆಗೆ; ಆಚೆಗೆ: 


ದುರ್ಯೋಧವಂಗಿಂ ವಪ್ರುಗಲೈಡೆ ತ್ರೆ ೪ಭೂಭುವನಂಗಳಿಂ ಪೊಜಗೆ 
ಮತ್ತೆಲ್ಲಿತ್ತೊ ಬಾಕಣಂತಕಾ (ರಂಶಛಾ. ೧೩-೬೬): ಒಳಗೆ ಬೆಳಗು, ಪೊಲಗೆ 
ಕಬ್ರಲೆ `(ಪಾಹಾಫೂ, ೩೯ ಕಾದ); ಮಹಾವಿಭವದೀದಿರುತೆ ಬ್ರಹ್ಮಾಂಡದಿಂ 
ಪೊಜಗೆ ಶಿವಲೋಕಮಂ ನೆನೆದ ಮಾತ್ರದೆೊಳಾಗಿಸೆ (ಕೆಂಪು. ೦೬-೨೦). 
ಪಿ. ಬೇರೆಯಾಗಿ ; ವ್ಯತಿರಿಕ್ತವಾಗಿ : ಅವಲಂ ಪೊಅಗೆ ಮಾಳಾವೃತ್ತ 


ಪೊಲಗೆ 


ದಂಡಕಂಗಳ್‌ ಮಾತ್ರಾನಿಯಮಸ್ಕಂಧಕಾದಿಹಾತಿಗಳೆಂಬಿವಕ್ಕೂಂ (ರಂದೋಂಲು. 
9-೩೬೮). ೩. ಬಹಿರಂಗಹಛ್ಲಿ4 ಬಾಹ್ಯದಲ್ಲಿ: ಅತ್ತಿಯ ಪಣ್ಣಳಂತೊಳ 
ಗಶುದ್ಧನುಂ ವಟಫಲದಂತೆ ಪೊಜಗೆ ಸೇವ್ಮನೆ”ಉ (ರರ್ಕಾನ್ನು. ೬-೬೨) ; 
ಪೊಲಗತುಳಧೃತಿಯನಾಂತಂ ನೆಆ? ಮನದೊಳ್‌ ತಗೆ" "ವ ಕುಸುಮಾ 
ವಳಿಯಂ (ಕುಸುಮಾ. 60-008) ; ಮನೋಜನೆಚ್ಚ ೯ ಪಿ೦ರಿದೊಳ 
ನಟ್ಟಿರಲ್‌" ವೊಳಗೆ ತೋಜುವ ನುಣ್ಣಜ್‌ಯಂತಿರೊಪವ್ಪುಗುಂ (ಉಾತ್ಮಶಾ. 
8೩). ೪. ಬಳಿಕ; ಅನಂತರ: ಅಂತು ಪೊಜಿಮಟ್ಟ ಪೊಲಜಗೆ ಅವರೋಧ 
ಪ್ರಮದಾಕದಂಬವಿಗಳತ್ಕಾಶ್ಮೀರಸಂರಂ . * *» ತೇಂಗೆ ತರಂಗಮಾಲೆ ರತಿ 
ಕಂದರ್ಪಂಗೆ ತೀವಿಟ್ಟ ಬಣ್ಣವುರಂ ತಾನೆನೆ ಕಣ್ಣೆ ಮಾಡಿದುದು ಕಸಾರಂ 
ಸುಖಾಸಾರಮಂ (ಕಾಪು. ೭-೩೦ 5). ಹೊರಗೆ: ೧. ಹೀನಾಮಾನವಾಗಿ 
ಬೈದು, ಹೊರಗೆ ಕಳುಹಿಸಿದರೆ: (ಕಾಯಕ. ೬೨); ಅವು ಹಣ್ಣುದ 
ವೆಂದರೆ ಬಿಸಲಿಗೂ ಗಾಳಿಗೂ ಅರಳಿ ಒಳಗಿನ ಹತ್ತಿ ಹೊರಗೆ ಬರುತ್ತದೆ 
೩. ಈ ವರ್ತಮಾನವನ್ನು ಹೊರಗೆ ಹಬ್ಬಸದೆ 
(ಮುತಾನಂ- 7, ೨೩೨)- ಹೊಣಗೆ : ೧. ಭಾಂಡ ಭಾಜನ ಶುದ್ಧ 
ಎಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊಗೆ ತೊಳೆದಂತೆ (ಅತನ. ೦೦೪); 
ಇಆ್‌ದು ಚಕ್ರ ವ್ಯೂಹವನು ಉಂಜಕನಿದಅ್‌ಯ ಮಾಡಿ ಕಿರೀಟಿಯದಲಾಂ 
ಹೊಜಗೆ ಹಂಸವ್ಯೂಹದಲಿ ಕೆಣಕಿದನು ಕಾಳಿಗವ (ಕುನ್ಕಾರ್ರೋ. ೦೦-೦೪); 
ಹೊಲೆಯ ಹೊಜಗಿಹನೆ ಊರೊಳಗಿಲ್ಲವೆ (ಪುರಾರ- ೦-೦೭೪ ಪ್ಲ). 
೩. ಒಳಗೆ ಕುಟಿಲ ಹೊಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲನೊಲ್ಲ 
ನಯ್ಕಾ ಲಿಂಗವು (೧4ರ. ೬); ಹೊಲಿಗೆ ಶಶಿ: ರನಿತ್ತ ಹಸಿದೆನೆಂದೆನುತಿರಲು 
(446.6 ೫-೦); ಒಳಗೆ ಕುಜನರು ಹೊಣಗೆ ಧರಣೀವಳೆಯ ಮಾನ್ಯರು 
(ಕುನ್ಮಾಸ. ೧-೩9)- ' ಒಳಗೆ ' ಪರಾ. 

ಪೊಂಪೊಲಗೆ, ಹೊಲಹೊಣಗೆ (ದಿ ್ವರುಕ್ತಿ) : ಪಸರಿಸಿದೆ ಪಯಃಪೂರದ 
ಪೊಸವೆಳ್ಳು ನಿಜಾಂಗರುಚಿಯ ಪೊಅಪೊಟಗೆ ಫೊದಟಸ್ತಿಸೆದಿರೆ (ಆ0ಪು.೬- ೪೨); 
ಅಡ್ಡಾಯುಧಧೆನಿಹತಿಯಿಂ ಹೆಅಕೆದಲೆಯವನ ದೇಗುಲದ ಹೊಅಹೊಜಗೆ 
ಬಿದ್ದುದು . ಖಳನ ತಲೆ (ಪು: 36-3೬). ಪೊಲಗಿಕ್ಳು, ಹೊಲಗಿಕ್ಕು ೧. 
ಹೊರಗಡೆ ಇಡು: ತಮುಣಿಯರಾ ವಿಲಸಕುಸುಮಾಸ್ತನನೀಕ್ಷಿಸೆ 
ಕಾಮತಾವವು ತರುಣಮೃಣಾಳಮುಂ ತೆಗೆದು ಪೂಗೊಳದಿಂ ಪೊಣಣಗಿಕ್ಕಿ 
ದಂದದಿಂ ಕೊರಗಿ (ಮಂಕು: &-೨೪); ಕಡೆದು ಕಲಂಕಿ ಮುನ್ನಖಿಳವಸ್ತೂಗಳಂ 
ಪೊಜಗಿಕ್ಕಿ ಸಂಪದಂಗಿಡಿಸಿದ ಮೇರು ದೈವದಿನಿದಿಂದೆಎಳಗೂಯ್ತೊನಗೆಂದು 
ಬಂದು ಏಂಲ್ಲಡಲಮರಾದ್ರಿಯಂ ಮುಳಿದು ಮುತ್ತಿದುದೆಂಬಿನಂ (ಫ್ರತ್ಮಫ- 
99-48): ೨. ದೂರೀಕರಿಸು ; ಬಹಿಷ್ಕರಿಸು ; ತ್ಯಜಿಸು: ಮಂನ್ನಂ 
ಪಟಕಿಯರುಮನಾಪ್ತರುಮಂ ವೊಜಗಿಕ್ಕಿ ಪತಿಗೆ ಹಿತೋಪದೇಶಂ 
ಗೆಯ್ಕರ್‌  (ತಂಕಕಂ- ೦೩-೨೪) ; ಆ ಗುರುಗಳಂದೈದುಮಂತ್ರವನಾಗ 
ಜಪಿಸುತೆ ಚಿತ್ತದೊಳು ಲೇಸಾಗಿ ಜಿನಪದಭಕ್ತಿಯಲ್ಲದೆ ಪೆಅವ ಮೊಗಿಕ್ಕಿ 
(ಸಾಳ್ಮರಾ, ೫-೫೩) ; ಕುಲದ ಬೇರಿಗೆ ನೀನೆ ಗುದ್ದಲಿಗೊಳಲದೇಕೆ ಸುಪುತ್ರ 
ನಾಗಿದನಲಘುಎಪ್ರರು ಕೇಳಿದಡೆ ಹೊಲಗಿಕ್ಕರೇ ನಿನ್ನ (€ಸಪು- ೩-೩೪). 
೩. ಮೇಲಕ್ಕೆ ತಳ್ಳು; ಮೇಲಂ ಮುಖವಾಗಿ ದೂಡು: ನೀರು ಹೊಅ 
ಗಿಕ್ಕುವುದು ವೂ ಬಾರಿ (ಕುಠ್ಮಾಂ- ೩-೨೬)- ಪೊಜಗಿಡು, ಹೊರಗಿಡು, 
ಹೊಲಗಿಡುಎ ೧. ಹೊರಗಡೆಯಲ್ಲಿ ಇರಿಸು: ಅಡಗಟ್ಟ ಮಡಕೆಯ 
ಪೊಅಗಿಡುವಂತೆ ಕೂಟನಟ್ಟ ಮಡಕೆಯನೇಕೆ ಹೊಟಗಿಡರ" (ರರ್ಮಾಮ್ಮ- 
೩೨೪೩) ; ತಮ್ಮಾಯಂಷ್ಯ ಭಾಷೆಗಳಂ ಪೊಜಗಿಡುವಂತೆ ಚಪ್ಪರದ ಪೊಣಗೆ 
ಮೆಲ್ಲನಿಳುಪಿ (5096- ೩-೨೩) ; ಮಳೆಯಲ್ಲಿ ಕೊಡೆ ನೆನೆದು ಒದ್ದೆಯಾಗಿದೆ. 
ಬಿಡಿಸಿ ಹೊರಗಿಡು (69) ; ತಂದು ಹೊಜಿಗಿಟ್ಟು ಕಬ್ಬಿಲರ ಕೈವಿಡಿದು 
ನೀವೆಂದ ಪ್ರಸಾದವಿದೆ ಕೊಳ್ಳಿಯೆನಲು (ಸಿದ9ಾ- 8-08). ವ. ದೂರೀ 
ಕರಿಸು : ವುುದಿಯನುವತ್‌, ಮಡೆಯನುವು* ನೀನ್‌ ಎಂಬುದೊರ್ಮೆಯೇ 


(ಶುಂಪಿಯಿ. ೪-೨ ಬಿ. 


೫೯೩೮ 


20 


46 


_ಜೊಅಕೋಟೆ : 


ಪೊಜಿಡ 
ಪೊಲಿಡ್ಲು " ಪೊಜಮಡು ' ನೋ. 
ಪೊಜಿಡ್ಕು " ಪೊಜಚಿಂಡ್ಕು ' ನೋ. 
ಪೊಜಿತು, ಪೊರತು, ಹೊರತ್ಕು. ಹೊಟಿತು (ನಾ). ಹೊರಗೆ ಉಳಿದುದು; 


ಪೊಣತೆಗೆ 


ಪೊಣಗಿಡದ ವಲನ್ನಮ್‌ (ಕತಿಗೊ. 0೩-3೬9) ; ಬೇಡ, ತಡೆಯದಿರು, 
ಪೊಜಗಿಡಯ3* ಎನ್ನ ಮುಂದಿನ ಪಾಡುಮನ್‌ (ಒರ್ಕಕ್ರ. ೩೩-೭೦೬) 
[ಆ ಪೊಲಗು] 


ಪೊಅಗೋಟೆ;, ಹೊರಕೋಟೆ, ಹೊಟಿಕೋಟೆ (ನಾ). ೧. ಒಳಕೋಟೆಗೆ 


ಬೇರೆಯಾವ ಸುತ್ತಣ ಕೋಟೆ; ಹೊರಗಿನ ಕೋಟೆ. ೨. ಕೋಟೆಯ 
ಹೊರಭಾಗ : ನೊಟಂಬಿ ದಡಿಗ ರಾಚಮಲ್ಲ ಮಯ್ದಾಡಿ ಗುಣ್ಣಿಗೆ » ೬ 
ವಾಗಿ ಬರುಬಳಿಸಿ ಬಿಬ್ಬಿಡೆ. ಪೊಟಗೋಟೆಯಿಟ್ಟಲ್‌ವಲ್ಲಿ ಪಲರಾ ಪಯಣದ 
ಮಲು[ವ]ಕಸೂರಮಾಲ್ಪಡಿರಕಸ ಮನುಜರಾ ದೇವನಿಆ್‌ದು ಬಿಟ್ಟಿ (೫%. 
ix-i: 04-೭; 900. ಹೊರಕೋಟೆ: ೧, ಮುತ್ತಿನ ಒಳೆಕೋಟೆ 
ಮುತ್ತಿನ ಹೆೊರಕೋಟೆ ಮುತ್ತ ಬಿಗಿಸ್ಕಾರ ಹುಲಿಮುಖಕ (ರೋಕಗೀ- ೬೪)" 
೧. ಮುಜ್‌ಯಲಿಜ್‌ದು ಹೊಲಕೋಟೆಯ ಕೊಂಡು 
ಮತ್ತುಜುಬಿದರೊಳಗೋಟೆಗಂದು (ಕಂಠಏ- ೦6-08೯). “ಒಳಕೋಂಟೆ' 
ಪರಾ. [ಪೊಜಿ (ಎ ಪೊಜಗು) 4 ಕೋಟೆ (« ಕೋಂಟಿ)] 

" ಪೊಟಂಡ' ನೋ. 


ಬೇರೆಯಾದುದು ; ಪ್ರತ್ಮೇಕವಾದುದು : ಬರತೆಗೆದುದೊ ನೃಷನ 
ಗುಣೋತ್ಯರಮೆನೆ ಕಳುಪಲ್ಮೆ ಕಡೆಯ ಬಾಗಿಲ್ವಾ ಡಂಬರೆಗಂ ಬಂದುದು 
ಕಾದಂಬರಿ ಪೊಜತಾಗಖಳಕನ್ಮಕಾನಿಕುರುಂಬಂ (ಕಾರಂಉ. ೦೭೬೯): ಪೊರತು : 
ತಮ್ಮ ಜನಕಸುತೆ ಪೊರಶತಾಗಿ ಲಂಕಾನಗರಿಯನ್ನು ಕಿನಿಸಿಂದ ಭಸ್ಮಸಾತ್ಮೃತ 
ಗೈದನೇಂ ಪ್ರೌಢನೆನುತೊರೆದ ರಾಗಸದೊಳು (ಕೇಳಾ. ೫-೭6-೩೦) ; 
ಸಂತಾಪವನೀವ ಘೋರತರಕೊ:ಪದಿ ಕೇಳ” ಪೊರತಾದೆ (ಅಮ. ೩೭): 
ಹೊರತು, : ಹೊಳೆಯ ತೀರದ ಹಸಿರುಹುಬ್ಬುಹಾಸಿಗೆಯು ಎದೆಯ 
ಸೆಳೆಯುವುದು ಮನವು ಹೆೊರತಿಹುದು (ಏಸ. ೦೨-೪) ; ಕಾಲ ದೇಶದ 
ಪ್ರಭಾವದಿಂದ ಎಂಥ ಮಹಾಕವಿಯಾದರೂ ಹೊರತಾಗಲಾರನು (ತನೂ.೭೪). 
ಹೊಟಿತು : ತಂಮ್ಮ ಹಳಿ ಕೆಂಪಿ3ಿಯನು ದೇವಾಸ ಹೊಅತಾಗಿ (ಎಕ್‌ 
vil; ಹರಮೊ. ೪೭-೩ ; 1216), ಹರಹರಾ ಇನ್ನಾರೊ ತಂಗಿಗೆ ವರನು ವೂಂರಿಧಿ 
ವಲಯದವನೀಶ್ವರರು ನೆರೆದಿದೆ. ರೂಪು ವಕ್ರಮವೆರಡು ಹೊಣತಾಗಿ 
(ಕುವ್ಮಾರ. 09-4೩); ತನಗೆ ನಿಮ್ಮೊಲವೆಂಬ ಭಾಗ್ಯದ ಘನತೆಯುಳ್ಳಡೆ ಸಾಕು. 
ಹೆ೧ಜತನು ನೆನೆಯಲಾಗದು (೪೪: ೩೨೨೪)- 

ಹೊರತು ಪಡಿಸು - ಬೇರೆ ಮಾಡು; ಪ್ರತ್ಯೇಕಿಸು ; ಹಿಂದಿನ 
ಪೀಳಿಗೆಯ ಕತೆಗಳಲ್ಲಿಯ ಸೋಲನ್ನು ಮಾಸ್ತಿಯವರ ಕತೆಗಳನ್ನು 
ಹೊರೆತುಪಡಿಸಿಯೇ ಹುಡುಳಬೇಕಾಗುತ್ತದೆ (ಜೂ. ೨೭೬೮): 

[ದೇ.॥ ತವಿ.. ಪುಜತ್ತು] 


ಪೊಜಿತೆಗೆ, ಹೊರತೆಗೆ, ಹೊರದೆಗೆ, ಹೊಜಿದೆಗೆ (ಕ್ರಿ). ೧. ಇರುವ 


ಕಡೆಯಿಂದ ಬೇರೆ ಕಡೆಗೆ ಒಯು, -ಸಾಗಿಸು : ಸುಡಲ್‌ ಚಿತಾರೂಢ 
ನಾಗಿರ್ದ ಶ್ರೀವಿಜಯನುಮಂ ಕಂಡು ಬೇಗಮಗ್ಗಿ ಕುಂಡದಿನುರ್ವೀಶ್ವರನೆಂ 
ಪೊಜತೆಗೆದು (ಕಾಂತಿತು. ೬-49 5)- ಹೊರತೆಗೆ : ೨. ಬಹಿರಂಗ ಪಡಿಸಂ; 
ಪ್ರಕೂಶಪಡಿಸು : ಅರೆಯೊಳು ಬೈತೊಂದು ಚಾರುವಿಗ್ರಹವನು ವರಶಿಲ್ಪಿ 
ಪರಿಭುವಿಸುತ್ತೆ . . . ಹೊರತೆಗೆದನು ಮತ್ತೆ (ಇಂಕಾಶ. ೭6-೬. 
ಹೊರದೆಗೆ : ೧. ನೆಕ್ಟುದೋವ್‌" ಚರ್ಮದ ಚೀಲವನ್ನು ಹೊರದೆಗೆದು 
. * « ನೋಟೊಂದನ್ನು ಕೊಟ್ಟನು (ಪುತಕು. ೨6೬). ಹೊಜಿಜೆಗೆ : ೩. 
ಬೇರೆಯಾಗು ; ಹೊರತಾಗು : ಉನ್ನೆತದ ಸುಖದುಃಖದಲಿ ಸಂಪನ್ನೆ 
ನಾಗದೆ ಹೆೊಅದೆಗದು ತಾನೇಕನಾಗಿಹುದು . . . ಈ ಭವವ ದಾಂಟಾವರೆ 
(ಸಿಧಾಗ. ೦೦-೩-೦೬): " ಒಳದೆಗೆ ' ಪರಾ. [ವೊ (-ಆ ಪೊಜಗು) 4 ತೆಗೆ) 


ಪೊಅತೊಲಗು 


ಪೊಜಿತೊಲಗು (ಕ್ರಿ). ೧. ಹೊರಕ್ಕೆ ಹೋಗು. ೨. ಮುಟ್ಟಾಗು ; 
ಬಹಿಷ್ಮೆಯಾಗು : ಕಂಂತೆಯರು ಪೊಅತೊಲಗೆ ಖಯತುವೆವಿಕು (ಕೂಗರಾ- 
04೮-೪). [ಪೊಅ (<ಪೊಜಗು) 4 ತೊಲಗು) 
ಪೊಅದಡಿ (ನಾ). ಜಲಾಶಯದ ಆಚೆಯ ದಡ: ತೊಲ್‌ಯ 
ಪೊಅದಡಿಯ ಕರಂಜಕುಂಜದೊಳ್‌ ಸಂದಣಿಸಿ ನಿಂದು ರೋಮಂಥ 
ಲೀಲಾತತ್ಪರತೆಯಿಂದರನಿಮಾಲಿತುಕ್ಷಂಗಳಾದ ಕಾಡೆರ್ಮೆಯ ಮೊಗದಿನುಗುವ 
ನೊರೆಯನುರುಳಿಗೊಂಡು ತಂದಡವಿಯ ಗಿಡುಗಳೊಳ್‌ ಗುಡಿಗಟ್ಟಿದಂತೆ 
ತೊಡರ್ಚಿಯು೦ (ಕಂದ್ರಥ್ರಿ. 6-೪ ವ್ರ: [ವೊಅ (ಎಪೊಜಗು) + ತಡ್ಕಿ) 
ಪೊಜಿದೋಂಟ (ನಾ). (ಊರು. ನಗರ ಮೊದಲಾದುವುಗಳ) 
ಹೊರಗಡೆಯಿರುವ ತೋಟ, ಉದ್ಯಾನವನ ; ಹೊರಭಾಗದ 
ತೋಟ : ಕೋಂಟೆಗಳನೇಜೌಳಿದು ಪರಿಖೆಯ ಜಲಂಗಳಂ ದಾಂಟಿ 
ಕತ್ತಲೆಯೊಳೊರ್ವನೆ ಮಂತ್ರಿ ಪೊಳಲ ವೊಆದೋಂಟದೆಡೆಯೊಳ್ಲಿಲಸಿ 
ದಂಬಿಕಾಭವನಮಂ ಸಾರ್ದನು (ಕೈರಿನಂ8- ೩೦-೩9)- 
[ಪೋಂ (ಎ ಪೊಲಗು) 4 ತೋಂಟ] 
ಪೊಜಿನೋಟ, ಹೊರನೋಟ (ನಾ). ಹೊರಗಿನ ನೋಟ; ಬಾಹ್ಯ 
ದೃಷ್ಟಿ: ಅಜ್‌ತು ನಿಟ್ಟಿಸೆ ಗಂಡುಮಕ್ಕಳಿಂದಶಿಶಯದೆಅಕದೊಳೆಸೆವ 
ಪೆಣ್ಣಳನು ಪೊಜನೋಟದಿಂದ ನೋಡದೆ ಪೋಲೆನಿಸದೆ ಮಲುಕವೆರಸಿ 
ಮನ್ನಿಪುದ್ಮುಹಂ9. ೨-೦೩). ಹೊರನೋಟ : ಹೊರನೋಟಕ್ಕೆ ಕಾಣುವ, 
ಪುನರಾವರ್ತನೆಯೆಂದು ತೋರುವ ಇಲ್ಲಿನ ಕೆಲವು ಭಾಗಗಳಿಗೂ . . . 
ಭಿನ್ನಾಭಿಪ್ರಾಯಗಳಿವೆ (86 ಉಾ- ೨). " ಒಳನೋಟ ' ಪರಾ. 
[ವೊ (ಎಪೊಅಗು) 4 ನೋಟ] 
ಪೊಣಪಚ್ಚ, ಹೊಲಹಚ್ಚ (ನಾ). ೧. ಮೇಲುಹೊದಿಕೆ : ನಿಚ್ಚಿಲಿ 
ಕಾರಿರುಳೊಳ್‌ ಪೊಜಪಚ್ಚಮನುಟ್ವಿರ್ದಿಜುಂಕಿ ಕಕ್ಷದೊಳಾ ಪಾಟಚ್ಚರಭಯ 
ದಿಂದುಟ್ಟು ಪಟಚ್ಚರಮಂ ಮನೆಗೆ ವಂದು ನಿಂದಂಗಣದೊಳ್‌ (ಕಾಂತಿಪು- 
೩೨೬೩). ೨. ಹೊರಗಿನ ವೇಷ; ಬಾಹ್ಯವೇಷ ; ಅಂತಾದೊಡಾಂ ಪುರುಷ 
ನಲ್ಲ ನಪುಸಕನುಮುಅಯದವರ್ಗೆ ಪೊಜಪೊ(ಪ;ಚ್ಚವ ಶೃಂಗಾರಮಂ 
ಮೆಣದು ಪುರುಷಾಕಾರದೆೊಳಿರ್ವಂ (ಪ್ರಕ್ಕಾಸ್ತ್ರ-. ೩-5೩ ವು- ಹೊಜಿಹಚ್ಚ: 
೨. ಎನ್ನ ಭಕ್ತನೆಂದೆಂಬರು ಎನ್ನ ಹೋಲಹಂಚಿ £ ಹಚ್ಚ] ಒಳಬೊಳ್ಳೆತನೆವನ 
ಅಕಿಯರಾಗಿ (04ವ: ೩೦೫) ; ನಿಮ್ಮ ನಿಜವನಜ್‌ ಯದ ಶರಣರು ಹೊಂ 
ಹಚ್ಚ ಒಳಬೊಳ್ಳೆವೊಲ್ಲರು ಲಿಂಗೈಕ್ಕರು (ತರಡಿತ-ಳೆ.. ೩೯೦-೭); ಇದಲ 
ವಿಶೇಷಮೇನಿದಅ ದೊಡ್ಡಿ ತದೇನೊಳಬೊಳ್ಳೆಯಾದ ವೇಷದ ಬಲುಹೆ:ನಿದಕ್ಕೆ 
ಹೋಹ:ಚೆಯ £ ಹಚ್ಚದ 3] ಲೇನಹುದು (ಕತಳ- ೩3) ; ಶ್ರುಶಿಗಳ ಮಾರ್ಗ 
ಮೊಂದು ನಡೆಯೊಂದು . . * ನಾಡೆ ಹೊಅಹಚ್ಚದ ಭಕ್ತಿಯೊಳಿರ್ಪನಾ 
ದ್ವಿಜಂ (ಅಂ. ೨೬-೦೪೩). (ಪೊ (<ಪೊಅಗು) ಪಚ್ಚೆ] 
ಫೊಟಪಾಯ್‌ " ಪೊರವಾಯ್‌ ' ನೋ. 
ಪೊಅಪಾಳೆಯ, ಪೊರಪಾಳೆಯ, ಹೊಲಪಾಳೆಯ (ನಾ). ಊರ 
ಹೊರಗಿನ ಸೈನ್ಯದ ಪಾಳೆಯ, _ಬೀಡಂ: ಕೋಂಟಿಯಂಂ ಪಶ್ತಿ 
ಪೊಣಜಪಾಳೆಯವನೀಕ್ಷಿಸುತ್ತಿರ್ಪಿನಂ (ಕಂತು. 93-04)- ಪೊರಪಾಳೆಯ : 
ಬೆದರಿದನಗಸ್ತ ಘಂ ತ್ರಿಶುಕು ತಲ್ಲಣಗೊಂಡ ಚದರಿ ಪೊರಪಾಳೆಯಂ 
ಪಾಳಾಯ್ತು (ರಂಗ. ೨-೦-೨೩). ಹೊಟಿಪಾಳೆಯ : ಶಾಲಾವೀಧಿಯೊಳಗೆ 
ಸಂದಣಿಪ ಕಾಲಾಳುಗಳೂಯುಧೆತೆಳಗು ಪೇಳಲಳವೆ ಹೊಲಪಾಳೆಯದರ 
£ಣ್ಣ ಕೇಲಿಸಿ ಕದುೇದಿಕ್‌ದುವು (ಕಂತಿ. ೦೩-೩೨)- 
(ಪೊ («ಎ ಪೋಗು) -- ಪಾಳೆಯ) 
ಪೊಜಿಪುರ್ವ (ನಾ). ಹುಬ್ಬಿನ ಹೊರಭಾಗ ; ಭ್ರೂಮಧ್ಯ ; ಕಣ್ಣ 
ಪೊಅಪುರ್ವ(ಕಾಣಾ. ರ್ಬು]ಗಳ್ಳಂ ನುಣ್ಣನೆ ಭ್ರೂಮಧ್ಯವೆಸರೆ ಹಯಶಾಸ್ತ್ರ 
ದೊಳಂ (9ಕ್ಕಳಾ- ೪-೦೭). [ಪೋಂ (ಎಷೊಅಗು) 4 ಪುರ್ವ) 


೫೯೭೮ 


40 


ಪೊಟಿಬಳೆಸು 


ಪೊಅಪೊಣ್ಮು, ಪೊರಪೊಣ್ಮ್ಮು, ಹೊರಹೊಮ್ಮು, ಹೊಟಹೆೊಮ್ಮು (ಕ್ರಿ). 
೧. ಹೊರಗೆ ಹರಿ: ಹೊರಸೂಸು : ಅಂತು ಮನದೊಳಾವ ಮೋಹ 
ರೆಸಮೆ ಕಣ್ಣಿಂ ತುಳುಂಕುವಂತೆ ಪೊಅಪೊಣ್ಗುವ  ನಯುನಜಲಂಗಳೆ 
ನುತ್ತರೀಯವಲ್ಕಲ ವಸನೋಪಾಂತದೊಳೊತ್ತುತ್ತುಂ (ಶಂಶರಾ. ೪-೨ ವ); 
ನದಿಯಿಂ ಸ್ರವಣಂ ಪೊಣಪೊಣ್ಮೆ ಮಿಕ್ಕುವೊಕ್ಕರಣೆಯ ನೀರ್ಗಳುರ್ಕಿ 
ಪೊಜಪೊಣ್ಮೆ _ ಘನಾಗಮದೊಳ್‌ ವಿನಿಂದಿತಂ (ಊಕೋಶ. ೪೨೭೪)- 
೨. ಕಾಣಿಸಿಕೊಳ್ಳು ; ಪ್ರೆಕಟವಾಗು ; ವ್ಯಕ್ತವಾಗು : ಗುರುಕರುಣು 
ರಸಮದು ಮನದಿಂ ಪೊಜವೊಣ್ಮೆ (ಕಂಠಂ: ೦೦-೦೨೨೪); ಮನೋನು 
ರಾಗವೆ೨ ತನುವಿಂ ಪೊಜಪೊಣ್ಮುವಂತೆ ಪುಳಕಕುಳಂ ಭೋಂಕನೆ ನೆಗೆಯೆ 
(ಉಂತಿಪು- ೩-೩೬): ಐದೆ ಪಿಡಿದದಂ ಮನವಾರೆ ತಾಳ್ವನವರತಿದುರ್ಗುಣವ 
ನಂತಮುಖದೆ ಪೊಅಪೊಣ್ಮಿದುತೆ (ತರ್ಮಕಾ- ೦೧-೦೯) - ೩. ಹೊರಗೆಲ್ಲ 
ಹರಡಂ.-ಆವರಿಸು,-ವ್ಯಾಪಿಸು : ಆಕೆಯ ವಿಲಾಸಹಾಸಮೆ ಪೊಜಪೊಣ್ಮಿ 
ದಂತೆ ಬೀದಿವೀದಿಗಳೊಳಿಡೆಗಿಅ್‌ದು ಕೆದಜ೨ದ ಕುಸುಮರಜಂಗಳುಂ (6ರಿಳು- 
೭-೩೬ 5) ; ಮಂನೀಶನ ಹೃದಾತ್ಮಜ್ಯೋತಿ ಮೆಯ್ವೆರ್ಚಿ ಪಜ್ಮಳಿಸುತ್ತಂ 
ಪೊಜಪೊಣ್ಮಿತೆಂಬ ತೆಅದಿ೨ (ಕುಸುರೂ. ೦-೦೨೦); ಮಂಜೀರಕಧ್ವನಿ ಪಂಚ 
ಬಾಣಶರಾಸನಧ್ವನಿಯ:ತೆ ಎಸ್ತಾರದಿಂ ಪೊಜಪೊಣ್ಮ ಲ್‌ (ರಕಳು- ೦೨-೩೦) - 
೪. ವ್ಯಾಪಕವಾಗಿ ನೆರವೇರು : ರಾಜ್ಯಾಭಿಷೇಕೋತ್ಸವಂ ಪೊಲಿವಪೊಣ್ಮು 
ತ್ತಿರೆ ರಾಜ್ಯಮಂ ಕಂಡೆ (ಅರಿತು. ೬-೨೩೬). ೫. ಹುಟ್ಟು; ಆವಿರ್ಭವಿಸು: 
ತತ್ತ ಳೆಸ್ಮೂಲಭುಜಂಗನಿಶ್ವಸಿತವಾ ನಗದಿಂ ಪೊಜಪೊಣ್ಮೆ ಲೋಲಕಲ್ಲೋಲ 
ಪರಂಪರಾ ಪರಿಗತಂ ವುದತ್ತೂ ನಗೋಪಕಂಠದೊಳ್‌ (ಅತ: ೪-೬೩) ; 
ತಂಂಬುವೆಆಯಿಂ ಪೊಜಪೊಣ್ಮುವ ಜೊನ್ನದಂತೆ (೫೫%. ೦-6೪) . 
ಓ. ಮೇಲಕ್ಕೆ ಚಿಮ್ಮು: ಪುಟಿ : ಚಕಿತತರಂಗಸಂಘಹತಿಯಿಂ ಪೊಅ 
ವೊಣ್ಮುವ ಮುತ್ತು ದಿಗ್ವಧೂನಿಕರದ ತೊಟ್ಟ ಮುತ್ತಿನೊಳೊಡಂಬಡೆ 
(೩ಗರ. ೦- ೪೪). ಪೊರಪೊಣ್ಣು : ೨. ನಲ್ಲೆಯ ಹೃದಯಮಂದಿರದೊಳು 
ನಲ್ಲನು ಎನಿತೆನಿತೊಳಪೊಗುತಿಹನು ಪೊರಶೆಪೊಸ್ನಿತನಿತನಿತಾಕೆಯ ಕೊಡಮೊಲೆ 
ಸಂಕೋಚದಿಂಬೆಂಬವೋಲೆ (ಇಂಕಾಶ- ೬೩-೨): ಹೊರಹೊಮ್ಮುು : ೧. 
ಹೃದಯವು ಅರಳಿ ಪ್ರೇಮಪ್ರವಾಹವೇ ಹೊರಹೊವ್ಮಿರುವ ಸಂದರ್ಭವು 
ರಾಮಾಯಣದಲ್ಲಿ ವರ್ಣಿತವಾಗಿರುವುದು (ನಗಲು: ೨ಬಿ. ವಿ. ಯಾವಾಗಲೂ 
ನಗು ಅವರ ಮುಖದಲ್ಲಿ ಹೊರಹೊವನ್ಮುತ್ತಿತತ್ತಿ (ಕುಂಳುನು. ೨೪) , ಅವರ 
- ತತ್ತ್ವದರ್ಶನಗಳು ವಿಶಿಷ್ಟ ಗದ್ಯದ ವಚನವಾಗಿ ಹೊರಹೊಮ್ಮಿ 
ಕನ್ನಡಕ್ಕೆ ಸ್ವಾನುಭವಸಾಹಿತ್ಯದ ಸಂಪತ್ತಿಯನ್ನು ಒದಗಿಸಿದುವು (ತರಂ. ೬೦) 
ಹೊಳಿಹೊಮ್ಮು : ೨. ನುಡಿವಲ್ಲಿ ಗದ್ದದಂಗಳು ಹೊಜಹೊಮ್ಮುದಿದ್ದರೆ 
- « - ಆನು ಡಂಭಕ ಕಾಣಿರೇ (ಬಸನ. ೩೭೪); ಕನಿಮಾಗ್ಲಿಯ:ಲಿ ಕಾದ 
ಹೃದಯಸ್ಮಗಳ ಜ್ವಾಲೆ ರೋಮಕೂಪದೆ ಹೆ೧ಆಅಹೊಮವ್ನಿ ಧೂಮ ತಳ್ತುದು 
ಚಿತ್ರಲೇಖೆಯ ವರನ ಖಸೋಮಂಗೆ ಸ್ವರ್ಭಾನುವೆನಿಸಿ (ಮೋಹಕ. ೨೭೬೦). 
೩. ಹರಿಯುದರದೊಳಿಹ ಹದಿನಂಲ್ಕುಜಗಗಳ ಪರಿಪರಿಯತುಳವಿಸ್ತಾರ 
ಹೆೊಅಹೊಮ್ಮಿ ತೋರ್ಪೊಲು ಒಹುಬಗೆ ಪುತ್ತಳಿ ಮೆಟದುವೊಳವ್ರಾಕಾರ 
ದಲಿ (ಕಾರ: ೭-೮೩)- ೭. ಮುಂದೆ ಬರು; ಹೊರಚಾಚು : ಹುಟ್ಟು 
ದರಿದ್ರಗೆ ಬಹಳಸಂಪದ ವರೆ ನೆಟ್ಟನೆ ಕೊರ್ವುವಂದದಲಿ ಕಟ್ಟಾಯತಿ 
ವೆತ್ತ ಸತಿಯ ತಳೋದರ ನೆಟ್ಟನೆ ಹೆೊಅಹೊಮ್ಮಿ ತಾಗ (ರೋಹತ. ೧೭-8). 
( ಪೊಜ (ಎಷೊಖಗು) + ಪೊಣ್ಮು ) 
ಪೊಳಿಪೊಸಂತಿಲ್‌ (ನಾ) . ಹೊರಬಾಗಿಲಿನ ಹೊಸ್ತಿಲು ; ಹೊರಗಿನ 
ಹೊಸ್ತಿಲು : ತುಂಬಿದ ಗುಂಬಮಂ ಪೊಜವೊಸಂತಿಲ ಪಕ್ಕದೊಳಿಟ್ಟು 
[| ಪೊಅ (೮. ಪೊಜಗು) 4 ಪೊಸಂತಿಲ್‌ ] 


(avo. 9-೩8). 


ಆ | ಪೊಅಬಳಸು, ಹೊಲವಳಸು (ನಾ). (ಕೋಟೆಯ) ಹೊರವಲಯ: 


ಸುತ್ತುಮುತ್ತೂ : ಲಗ್ಗೆವಜಕ ಮೊಳಗಿದುವು ಕೂಗಿದುವು ತಮತಮಗೆ 


ಪೊಅಬಿಗ 


ಬೊಗ್ಗು ಹೆಗ್ಗಾಳಿಗಳ್‌ ಬಿಡದೆ ನಡೆಗೋಂಟೆಗಳ ಮೊಗ್ಗರಂ ನೂಂಕಿದುವು 
ಪ್ರರದ ಪೊಜಬಳಸಿನೊಳ್‌ ಪಡಿಯಟ್ಟಣೆಗಳಿದ್ದುವು (ಕಂಪು ೪೨-3೪) . 
ಹೊಜವಳಸು ; ಹೊಲವಳಸಿನಿಂ ಕುದುರೆ ಅದಟ್‌ಂ ಹೊಜವಳಸಿನಲಿ ಆನೆ 
ನಿಂದವು (ಸಾಳೃಠಾ. ೨೨-೬೬). | ಪೊಜಿ (ಎ ಮೂಅಗು) .. ಬಳಸ್ಮು ) 
ಪೊಜಿಬಿಗ, ಹೊರಬಿಗ, ಹೊಜಬಿಗ (ನಾ). ಹೊರಗಿನವನು; ಸಂಬಂಧ 
ಪಡದವನು ; ಅನ್ಯ ; ಪರಕೀಯ ; ್ಹನಂದಿತಾದುದಿನಕುಲದೇಳ್ಲೆ 
ಭೂವಲಯದೊಳ್‌ ತನ್ನ ಬಾಣಮಂ ಬಂಜೆಗೈದಪರೆ ಪೊಜಿ[2899. ಲ]ಬಿಗ 
ರೆಂದನು (ಕೈಮಿಕಾ. ೨೦-೩೪); ಏತಕೆನೆ, ತಾಮುವರ್‌ ಕ್ರೂರಿಗಳ್‌. ಪೊಜ 
ಬಿಗರನುಜದವರ್‌ (೧5ಕ್ರ. ೩6-600). ಹೊರವಿಗ : ನನ್ನ ಬಾಣವನ್ನು 
ಬಂಜೆಗೈಯ ವುದು. ಹೊರಬಿಗರಿಂದ ಸಾಧ್ಯವೇ? (ಅರುಕಿ. ೨೨೪). 
ಹೆೊಅಿಬಿಗ, : ಜಾಶಿವೃತ್ತಿಗೆ ಹೊಅಬಿಗನು ತಾನಾದೆನಿನ್ನಾದರೆ ಸಲಹ 
ಬೇಕೆಂಬ ವಎಟರ ನೈಪಾಲನೀಕ್ಷಿಸಿದ (ಕಂಠ. ೦೬-೬೦) ; ಅರಗಿಣಿ ವಜ್ರ 
ಪಂಜರದೊಳಗಿರ್ದ ಬಳಿಕ ಅಂಜಲಿಕೇನು ಕಾರಣ ಹೊಜಬಿಗರೆಂಬ ಮಂಜರ 
ಕೈದುಡುಕುವುದೆ (ರೋಹಡತ ೩೦-೩೪)- 
[ಪೊಜಬ್ಯು (ಐ. ತಮಿ. ಪುಜಮ್ಬು) 4 - ಇಗ] 


ಪೊಠಿಬೀಡು` "ಪೊಜವೀಡು' ನೋ. 


ಪೊಜಮಟ್ಟು 'ಪೊಜಮಡು' ಪರಾ. 
ಪೊಅಮಡಿಸು, ಹೊರಡಿಸು, ಹೆೊಟಡಿಸಂ, ಹೊಜಮಡಿಸು. ಹೊಲಿ 
ವಂಡಿಸು, ಹೊಲವಡಿಸು (ಕ್ರಿ). ೧. ಹೊರಗೆ ಬರುವಂತೆ ಅಥವಾ 
ಹೋಗುವಂತೆ ಮಾಡು: ಈಗಳೆ ಪೋಗಿ ಪೂಗೊಳನಂ ಮುತ್ತಿ 
ದುರ್ಯೋಧನನಂ ಪೊಜಮಡಿಸಿ ಪಗೆಯಂ ಪಜ್‌ವಡಿವುದು (ಗರಾಯು- 
೩-೩6 5) : ಪೊಲಲೊಳಗೆ ಪೊಗೆಯನಿಕ್ಕಿ ಪಾವಂ ಪೊಣಮಡಿಸಿ ಕಳ್ಹುಕೊಂ 
ಡೊಡವೆಯಂ ಕುಡುವೆಂ (ಕಂತಕಂ. ೦೬೭-೦೬) ; ಒಡಲೊಳಗಣ ವಾಯು 
ವನಲ್ಲಿಂದವೆ ವೊಆಮಡಿಸಿದ ಮಾಳ್ಕೆಯೊಳರವಿಂದವಿಶಾಲವಿಲೋಚನೆಯಾ 
ನಿಡುಸುಯ್ಕರಮೊಪ್ಪಿದುದು (8ಡುಳಾ: 1-೩೦). ವಿ. ಪಾರುಗಾಣಿಸು ; 
ಪಾರುಮಾಡು ; ಸಂಸರಣಾಂಧೋರಾಶಿಯಿಂದಂ ಪೊಣಮಡಿಸೆನಗ ನೀನೆ 
ಹಸ್ತಾವಲಂಬಂ (೪೦ತ್ರ.3 -೪೯): ದುಸ್ತರಸಂಸಾರಾಬ್ದಿಯಿಂದಂ ಪೊಜಮಡಿಸುಗೆ 
ಸದೃರ್ಮರಾಬಾರ್ಯರೆಂದುಂ (ತುಳುರೂ. 9-8). ೩. ಅಟ್ಟು; ತಳ್ಳು ; 
ದೂರೀಕರಿಸಂ : ಪಡಿಯುಜನಿಂದಮೆಅಕಿಯಿಸಿ ಪೆಡತಲೆಯಂ ಪಿಡಿದು 
ನೂಂಕುತ್ತರಮನೆಯಿಂದಂ ಪೊಅಮಡಿಸಿಯಟ್ಟಿ ಕಳೆದು (ನಡ್ಡಾ ರಾ- ೦೮೬-೩); 
೯ ಬೆಲೆವೆಣ್‌  ಕುಟಿಲತ್ವದಿಂದುಳ್ಳೊಡಮೆಯನೊ:ದೊಂದು ನೆವ 
ಮಿಟ್ಟೆಲ್ಲವಂ ಕವರ್ದತಿದರಿದ್ರನಂ ವಾಡಿ ಪೊಜಮುಡಿಸಲ್‌ (ಉರ್ಕಟ. ೧೦-೬೬ ಶ). 
೪. ಹೊರಕ್ಕೆ ಬರಲು ಸಹಾಯ ಮಾಡು: ಮತ್ತಂ ಮುತ್ತ ಕುರುಡ 
ತವಸಿಗಳ ಕೈಯಂ ಪಿಡಿದುಯ್ದವರ ಗುಹೆಗಳಂ ಪುಗಿಪ ಪೊಹಮಡಿಪ 
ಚಪಳಕಪಿಗಳುವುಂ . . . ನೋಡಿ (ಶುಕಠಾ. 0೦-೦೦೫೮): 
೫. ಬೀಳ್ಕೊಡು : ದೂತನಂ ಪೊಜಮಡಿಸಲಾತಂ ಬಂದು . . : ವೇಬ್‌ 
(ಕೃಳ್ಕಾತ್ರ್ರು- 8-೩8 5). ಹೊರಡಿಸು ; ೧. ಸೇಕಪಾತ್ರಂ, ಸೇಚನಂ- ೨ 
ಹಡಗಿಸೊಳಹೊಕ್ಕು ಬರುವ ನೀರನ್ನು ಹೊರಕ್ಕೆ ಹೊರಡಿಸುವ ಪಾತ್ರಕ್ಕೆ 
ಹೆಸರುಗಳು (ಸರ್ಕಾಂಕಿ. 60); ಆಗ ಅಮ್ಮನು - . . ಸುಪ್ರಭೆಯನ್ನು 
ಗದರಿಸಿ ಕೊಠಡಿಯಿಂದ ಹೊರಗೆ ಹೊರಡಿಸಿದಳು (ಕೊಗ್ಗು, ೬೨). 
ಹೊಣಡಿಸು : ೩. ಘನವಾದೊಡವೆ ಕೈಸೇರುವ ಪರಿಯಂತ ಮನೆ 
ದೇವರೆಂದುಪಚರಿಸು ಅನ:ಗೆಡಲಾತ ನ ಹೊಅಡಿಸಿ ಮತ್ತೊಬ್ಬ ಧನವುಳ್ಳ 
ಪುರುಷನ ಕರೆಕೊ (೪೦6೭. ೬-೦೩೦); ಸೆಟ್ಟೆ ಕಂಡು ಹಾದರವಾಡಿದಳೆಂದು 
ಹೆಂಡತಿಯ ಹೊಣಡಿಸಿ ಬಿಟ್ಟನು (ಕೈರಸೂ, 1, ೬೨). ಹೊಟಿಮಡಿಸು ; 
ಹ.ಛೀ ಛೀ ಛೀ ಹೋಗೆಂದು ಹೊಲಿಮಡಿಸುವೆನಮ್ಮ (8ರಗೀ- ೦೩೬-೬೯೬ 
5). ಹೊಜಿವಂಡಿಸು : ೧. ಹೊಯ್ಲಣ ಮಣ್ಮಳಿಕ ಬಲ್ಜಿಂಗೆ ಹೋಗದಿರ 


೫೯೭೯ 


15 


20 


26 


- ಅಂತವರನರಮನೆಯಿಂ 


ಶೊಳಮಡು 


ಲುವಾಯದಿಂ ಹೊೊಅವಣ್ಣಿ ಸಿದ ಸಮಯದೊಳ್‌ (೪4. 1v, 0೬-೨ ; 1164): 
ಪೌರಜನದೈತರಲು ಬಂಡಿಯನೂರ ಹೊಅವಂಡ್ಡೀಕಾಕಾಂ. ಟಿ]ಸಿದನು 
(ಕುನ್ಶಾ ಅ. ೦೦-೫೪) ; ಬಲ್ಲಿದ ವೀರಭಟರೊತ್ತಾಗಿ ಹೊಅವಂಡಿಸಿದರನಿಲಜನ 
(ಕೊರರಾ- 3-೮-೨). ಹೊಅವಡಿಸು: ೧. ತೋಪಿನೊಳಬಿದ್ದವರೆ 
ಹೊಅವಡಿಸಿ ಮುಟ್‌ದು ತಳಿಗಳ ಬಲಿದು ಬುಗಿಲ ಹೊಗೆ ನಿಂದರು 
ಕೈಕೊಳಿಸಿ ಕಾದಿ ಕುಬೇರನನು ಹೊಅವಡಿಸಿದರು 
ಪುರವ (ಕರಂ. ೦-೮-೨೪). 

ಪೊಜಮಡಿಸಿ ಕಳೆ ಎ ಹೊರಕ್ಕೆ ಹಾಕು; ದೂರಮಾಡು; 
ಬಹಿಷ್ಯರಿಕು : ಇನ್ತೀ ಧವರ್ಯೂಮಂ ನಗರಂ ಪ್ರತಿವಾಳಿಸುವುದು ನೈಖ್ಮಕ 
ರಲ್ಲದರ ಪೊಜಮಡಿಸಿ ಕಳೆವುದು (ಎಳ: ೪॥ಃ, ಶಿಕಾಂ ೦೨೬-೩೨ ; 3096) ; 
ಪೊಜಮಡಿಸ ಉಳಿದು ಪರವಾದಿಯಂ ದಾನ 
ಸನ್ಮಾನಾದಿಗಳಿಂ ಸಂತೋಷುಬಡಿಸಿ (ಸುಳ:ಮಾ. ೨-೨೪ ಶ)- 

[ಪೊಜವುಡು —ಇಸ್ಕೂ] 


(ಳುನ್ಮಾಅ. ೦6-೩೦) ; 


ಪೊಳಮಡು, ಪೊರಡು, ಪೊರಮಡು, ಪೊಅಂಡ್ಕು, ಪೊಜಿಡ್ಕು. ಪೊಳ 


ವಂಡು, ಪೊಜವಡು. ಹೊರಡು. ಹೊರವುಡು, ಹೊರವಡು. 
ಹೊರಹೊಂಡು, ಹೊಲಿಂಡು. ಹೊಟಡ್ಲು, ಹೊಲವಂಡು, 
ಹೊಟವಡು (ಕ್ರಿ). ಪೊಅಮಟ್ಟು, ಹೊಂಟು. ಹೊರಟ್ಕು. ಹೊರ 
ವಟ್ಟು (ಭೂತನ್ಕೂ)- ೧. ಒಂದೆಡೆಯಿಂದ ಬೇರೆಡೆಗೆ ಹೋಗು. 
ಚಲಸು.-- ತೆರಳು : ಎರಡುಮ್ಪಲದ ವೀರಭಟರ್ಕ್ಕಳೋಟ್ಟು ಪೊಜಿ 
ಮಟ್ಟು (ಎಳ. ೪111. ಸರಣ, ೦೦-3; ಸು. 800) ಅಿಕ್ಷಯದಾನವನುಮಕ್ಕೆಂದು 
ಪ೨೩ ಪೊಜಮಟ್ಟು ಬಸದಿಗೆ ಪೋಪಾಗಳ್‌ (ಶರಾ. ೩6-3೬); ರಾಜ 
ಮಂದಿರದಿಂ ಪೊಜಮಟ್ಟು ಬರೆ (ಶಂಶಥಾ. ೪-೭೯ ಶ್ರ; ಕಾಮದೇವರೀಗಳೆ 
ಕೊಳಗುಳಕ್ಕೆ ಪೊಣಜಮಡಲಕ್ಕುಂ (ಉಳೂಕ್ಕ. ೪೩-೨೨), ವಿ. ಹೊರಕ್ಕೆ ಬರು ; 
ಹೊರಬರು :  ಆಜ್‌ಪಿದಂ ಗುರುಭಾರ್ಗವನಿಂತೀಯೊಡ್ಡನಿದಂ ಗೆಲ 
ಲುವನುಂ ನೆಟ್‌ ಯನುರ್ಕಿನಳುರ್ಕೆಯಿನೊರ್ವಂ ಪೊಕ್ಕೊಡೆ ಪೊಕ್ಕನೆ 
ಮಶ್ತಣಂ ಪೊಜಮಂ (ಕಂನಥಾ. 00-6೬) ; ಒಟಯಿಂದುರ್ಚದೆ ನಡುಗುಮೆ 
ನೆಆಟ್‌ದೆಡೆಯಂ ಖಟ್ಲಿವಷಸ್ಮಕೋಶದಿನಿನಿಸುಂ ಪೊಅಮುಡದೆ ಕೊಂದು 
ಕೂಗಲ್‌ ನೆಆ"ದುದು ದುರ್ಜನನ ನಿಶಿತರಸನಖುಷ್ನಂ (ಸೂಕ್ತಿಸು. ೦-೩೦) ; 
ಅರೆದೆಜಕಿವಬ್ಬದೊಳಿರುತಿರ್ದ ಮಖಿದುಂಬಿ ಸ್ವರ ಮಾಡಿ ಪೊಜವುಡು 
ವಂತೆ (ಕರಠ, ೩-೩೭). ೩. ಹೊರಹೊಮ್ಮು ; ಹೊರಸೂಸಂ: ಪೊಣ 
ಮುಟ್ಟವೊಲಾದುದುಷ್ಕ ದೀರ್ಫೊೋಚ್ಫಿ ಸಂ  (60ಿಫು. ೧೩-೩6) : ಓಣ್ಮಲರ್‌ 
ನಟ್ಟು ಸಂಯ್ಲಳ್‌ ಪೊಜವಿಿಟ್ಟೊಂದೊಂದನಟ್ಟುತ್ತಿರೆ (ಕಾರಂಫೂ. ೦೯೨). 
೪. (ಮಾತು) ಹೊರಬರು ; (ಧ್ವನಿಯು) ಕೇಳಿ ಬರಂ ; ಕಿವಿಗೆ 
ಬೀಳು: ಕನಸಿನೊಳಮಾ ಕಪಿ:ಜಲವುುಿನಿವದನದೊಳನೃತಭಾಷೆ ಪೊಂ 
ಮುಡದು (ಕಾರುಕೂ. 6೩೬); ತಣ್ಣೇಖೌದ ಪಣ*ಯಂತೆ ದನಿ ಪೊಜಮಡದೆ 
(ರರರ್ಪಾಮ್ಮ - ೦-೧೬6) ; ಮಡುವ ಸಾವದಕ್ಕರದ ಪೊಯ್ಲುಂಗೆ ನಡುಗು 
ವಂತೆ ಕೆತ್ತುವ ತುಟಿಯುಂ (ಕಳ. ೩00). ೫. ಹೊರಗೆ ಕಾಣಿಸಿ 


'ಕೊಳ್ಳು; ಗೋಚರವಾಗು ; ಆವಿರ್ಭವಿಸು : ಪೊಅಕಣ್ಮಂ ಮಂನ್ನಂ 


ತಾಂ ಮಜಿಸಿದ ನೊಸಲೊಂದು ಕಣ್ಣುಮಾಗಳ್‌ ನೊಸಲಿಂ ಪೊಣಮಟ್ಟಂತಿರೆ 
ತೋಟ್‌ದನೆಆಕನ ಹರಿಗಂಗೆ ರುದ್ರನಗ್ಗಳಗಣ್ಮಂ (ಕುರಣಿ. €-3) ದೇಶಿ 
ಕೇಂದ್ರಾಕಾರದಿಂದ ಲೀಗಮಧ್ಯದೊಳಭವ ಮವೊಖವಂಟ ಕನನ (ತಿಂರಭು. 
೬-೨೬); ವೆಣ್ಮೀನ ಬಸಿಅ ಬಗಿವೆನೆ-ದೆನುತ ಆಸಿಧಾರೆಯಲಿ ಮೆಲ್ಲೆರ್ದೆಯ 
ಬಗಿಯಲಾ ಶಿಶು ಮೊಅಮಟ್ಟೂದಾಶ್ಚರ್ಯ (ಕೋಪಕ, 0೦-೪೦). ೬. (ಸಭೆ, 
ಸ್ಥಳ, ದೇಶ ಮುಂತಾದುವನ್ನು) ಬಿಟ್ಟು ನಡೆ ; ತೊಲಗು : ಬಾಳ 
ದಿನೇಶಬಿಂಬದೊಂದೆಸಕದಿನಾ ದ್ವಿಜನ್ಮಸಭೆಯಂ ಪೊಜಮಟ್ಟೊಡೆ ಮಾಸಿ 
ದಂದವಂುಂ ಪಸದನದಂತೆ ಕಣ್ಣೆಸೆದು ತೋಟ್‌ದುದಾ ಕದನಶ್ರಿಣೇತ್ರನಾ 


ಹ 


(ಕೂತತಾ. ೩-೬೦) : ಇನ್ನೆನ್ನಾಳ್ವ ದೇಶದೊಳಿರದೆ ಪೊಅವಂಟ್ಟು ಪೋಗೆಂದು 
ಜಡಿದು ನುಡಿದೊಡೆ (ಕರ್ಶಾಕ್ಕು, ೨-೪೪). ೭. ಬಿಡುಗಡೆ ಹೊಂದು ; 
ಪಾರಾಗು : ನಿಮ್ಮಡಿ ನೀವೆಮ್ಮನೀಯಪಾಯಸ್ಕಳದಿಂ ಪೊಜಮಡುವು 
ಪೂಯಮಂ ವಹಿಡಿದಿರವ್ಟೊಡೆ ನಿಮ್ಮ ಧರ್ಮದಿಂ ಸುಖಂಬಾಲಕ್ವಿವೆಂಬುದುಂ 
(ಶೂಶಕೂ. ೪-೪) ; ತಾಪದಲಿ ಸಂಸುರಕೂಪದಲಿ ಬಿದ್ದವರು ಆವತ್ತನಳಿದು 
ಪೊಅಮಡಲು ಗುರುಪದ ಸೋಪಾನವಯ್ಯ (ರಣ: ಇ). ತೊರಡು : 
೧. ನಿಲ್ಲದಲ್ಲಿೀದ ರಾಘವ ಪೊರಟು ಮುನಿಯೊಡನೆ 
ತೆರಳಿದಂ ಮಿಥಿಲಾವುರಿಗೆ (೫ರ. ೨-೪); ಅಲ್ಲಿಂದ ಪೊರಟು 
ಶುಕವಾಭ ಶಠವಿಕಟರಾಲಯಂಗಳಂ ' ಶೋಧಿಸಿದನು (ನೊಳಾರಾ. ೩-೩-೪೨) । 
ಕೆಳವರುು ಕೋಲೂರಿ ಪೊರಟರೇಂ ಪೆರ್ವೆ: (ಕಾರೂಕು, ೦೪೯-೩೨೬). 
ಜೊರಮಡು : ೧. ಕಣ್ಣನಾರಾಯಣನ್‌ ತನ್ನ ಮನೆಯನ್ಮನ್ನಮಿಟ್ಟು 
ಪುಗುತನ್ನೊಡೆ ಅಅಕಿದು ಪೊರಮಟ್ಟು ವೋತ(0)ನ್ಹು ಕದಿ ತಲೆಯಿನ್ಹಟ್ಟಿ 
ನಾಲ್ವರಾನಿಅ*ದೊನ್‌ (ಐ? ಇಇ. 12-1, 8-60 ; 9ನೆಯ ಶಕ) ; ರಣವಧೂ 
ವಲ್ಲಭಂ ವಿಜಯಂ ವಿಜಯಕೇದು ಪೊರಮಟ್ಟು (8ತ್ರಾಂಗ. ೭೦-೦೪೪); 
ಪದಪಿನಿಂ ಪೊರಮಡಲ್‌ ಕಾಲೂರ ಕಣ್ಣಳಿಂ ಪುದಿದ ಬಳಿವಿಡಿದ 
ಮದುಮಗನ ಮೆರವಣಿಗೆ (ಉಂರ. ೦೫೦-೩೨೪) ಪೊಜಂಡು, : 
೮. ಹೊರಕ್ಕೆ ಚಾಚಂ; ಉಬ್ಬು; ಕುಸಿಗೊರಲಿಟಾದೆರ್ದೆ ಪೊಜಂಟ 
ಬೆನ್‌ ಬಾತ ಬಸಿಅಡಂಗಿದ ಜಘವಂ (ಜುಕೋತ. 3-೩6) - ಪೊಜಡು,: 
೧. ಗಮಿಸಿದನು ಮುನಿಯೊಡನೆ ಹರುಷೋದ್ಗಮದಲಾತನ ಬೆಂಬಳಿಯಲಾ 
ಕ್ರಮದಿನಾ ಸೌಮಿತಿ ಸರಾಗದಿ ತ್ವರಿತದಿಂ ಪೊಲಟ[ಶಾಕಾಂ- ಕಳುಹಿಸಿಕೊಂಡ 
ನಾ ನೃಪನ] (ಕೊರಕಾ- ೦-೪-೪೨). ೬. ಭೂಕಾಂತ ಬಿಜ್ಮಳನೃಪಾಲಂ 
ಪುರವಿಹಾರಚಿತ್ತಂ ತನಗೆ ಪುಟ್ಟಲರಮನೆಯನೊಲವಿಂ ಪೊಜಡೆ (ತಂತ್ರ. 
೨-೨). ಪೊಜವಂಡು : ೨. ಮುಳ್ಳುಂ ಸಿವುರುಗಳುಂ ನಟ್ಟಲ್ಲಿಯೆ 
ಪೊಜವಂಡದಿರ್ದು ಬಾತೊಡೆ ಮತ್ತಂ ಕಲ್ಲೊತ್ತೆಗರ್ಕದುಗ್ಗವ ಮಳ್ಳಿಸಿ 
ಯೊಲೆಗಲ್ಲ ಸೇಕಗೆಯ್ಕಲ್‌ ಮಾಣ್ಣುಂ (ಊೋಕೋಶ- €-0೬೩) - ಪೊಅವಡು: 
೨. ಒಡಲಿಂದಲಸು ಪೊಣವಡುವವೊಲು ಪೊಲವಟ್ಟನಲ್ಲಿಂದ (ಸಾಳ್ಮರಾ- 
೬-೨). ೬. ತಳೆದ ಮಣಿಭೂಷಣಗಳಿಲ್ಲವ ಕಳಚಿ ಬುಏಟನು ಗುರುವಿ 
ವಂಘ್ರಿಗೆ ನಳಿನಶುಖಿ ಸಹಿತೆಣಗಿ ಪೊ[ ಣಂ. ಹೊ]ಅವಟ್ಟನು 
ನಜಾಲಯವ (046, ೪-೪೦). ಹೊರಡು, : ೧. ಹಿಂದೆ ಆನವೇರಿ 
ಹನುಮಂತದೇವರೂ ಹೊರಟಿು (ಎಳ. ೪॥7, 8೮4. 0೦೭-೨೪; 15767); 
ಗರ್ವಕ್ಕೆ ತಕ್ಕ ಘಲವನ್ನು ಉಣ್ಣಲು ಸಿದ್ಧನಾಗು. ಹೊರಡು (ಊಂ. 6). 
೨. ಒಳಗಿನಿಂದ ಹೊಗೆ ಹೊರಡುತ್ತಿದೆ, ಜನ ವಾಸವಾಗಿಲ್ಲ ಎನ್ನುತ್ತೀ 
ಯಲ್ಲ (ಕಂ). ೪. ಶಕ್ತಿಯಿಲ್ಲದ ಶಬ್ದ ಈತನ ಬಾಯಿಂದ ಹೊರಡವು 
(mss. ೦೦೦). ೫. ಬಿತ್ತಿರುವ ಕಾಳಿನ ಮೊಳಕೆ ಹೊರಡಲು ಒಂದು 
ವಾರ ಬೇಕಾಗುತ್ತದೆ (ಕೂ). ೯. (ಕಾರ್ಯ ಮಾಡಲು) ತೊಡಗು, 
ಪ್ರಾರಂಭಿಸು : ಮೊದಲು ಹೊರಟಿದ್ದು ಕನ್ನಡಕಾವ್ಯದಲ್ಲಿ ಸೌಂದರ್ಯ 
ಸಮವಾಕ್ಷೆಣಗಿ (ಸದನ. 1, ರೂಪಂ ಕೂತು). _ಹೊರಮಡು : ೧. 
ಪಡಿವೇಳದಾ ಕಿರಿಯನಣ್ಮನ ಹಿಂದೆ ಹೊರಮಟ್ಟನೆಂತಾದೊಡಂ ಕೋಸಲದ 
ರಾಣಿಯನರಸಲೆಂದು (ಕ್ರೂಕಾಮಾ. ೫3೬-೩೪9). ಹೊರವಡು: ೧. 
ರಾಮದೇವನು ಬೇಟಿಗೆ ಹೊರವಟ್ಟು ಹಿರಿಯ ಹನ್ಹಿಗೆ . . . ತಾಗಿ ಕೊನ್ನು 
(ಎಳ. 1x. ತಿಂಗಳೂ, ೩೨-೩: ತು. 1080). ಹೊದಹೊಂಡು : ೧. ಆ 
ದೂತರು ತಮ್ಮೊಡೆಯನಿಗೆ ಅಭಿವಂದನೆಯ: ಗೈದು ಹಸಾದವೆಂದು ಹೊರ 
ಹೊಂಟು (ಕೋರ. ೩೪). ಹೊಜಿಂಡು : ನಿ. ಕೊಳದಿಂ ಹೊಲಂಟ: 
ವುರ್ವರೆಯಾಣ್ಮನುತ್ತಮ ಷಡಕ್ಷರಿಯ ಮಂತ್ರಮಂ ಸ್ಮರಿಸುತ್ತ . . 
ವತಾಂದಳಿರ ಮಂಟಪದಲಿ ಕುಳಿತು (ಕೇಕರು.೭-೨೬)- ಹೋಟಿಡ್ತು: ೧. ಎಂತು 
ವಾವಿಲ್ಲಿಂದ ಹೆೊಣಡುವ ಯತ್ನವೆಂದಾತದ ಯೋಚನೆಗೈದು (ಕಂಪವಿ. 8-೦೩) 


೫೯೮೦ 


30 


ಪೊಜಮಾಣ್ಮು, 


ಪೊಟಮಾಜು, 


೨. ಮಿಕ್ಕ ಕೆಂಗಜಸಗೋಲ್ಲಳೊಡಲ ಹೊಕ್ಕ ಮಾತ್ರದಿ ಹೆಡಜಟೆದೆಯಲ್ಲಿ 
ರಕುತವ ಮುಕ್ಕುಳಿಸಿತು (ಕೋಷಕ. ೩೩-೩೭). ೪. ಪುರುಷರ ನುಡಿ 
ಹೊಡದ ಮುನ್ನ ಸ್ತ್ರೀಯರು ಹರಿಸದೆ ಮೇಲಿಕ್ಕುವರು (ರೋಡಕ- 
90-08)- ೮. ಕುಸಿದ ನಡುವನ ಹೊಆಟ ಬೆನ್ನಿನ ಬೀಸುಗೈಗಳ 
ಡೊಂಕುಗಾಲುಗಳ (೩ಸಪು. ೨೦-00). ಹೊಜಿವಂಡು : ೧. ಹೃದಯ 
ದೊಳ(ಹನ್ನಕ್ಕರ ಲಿಂಗಪ್ರಾಣಿ ಹೃದಯದಿಂದ ಹೊಲಯಿಂಕೆ ಹೊಣವಂಟರೆ 
ಭವಿ (6ರ. 00-06); ಫಲುಗುಣನ ತೆತ್ತಿನುವನು ಹೊಯ್‌ ಹೊಯ್ಕೆನುತ 
ಹೊಅವಂಟರತಿರಥರು (ಕುಚ್ಮಿರ್ರೋ" ೦೦-0೩) ; ಮಲಚಿದು ಮಲಗಿದ 
ಬಾಲಕಿಯ ಬಿಟ್ಟಡವಿಯಲಿ ಹೊಣವಂಟನಾ ವನವ (ಕಳ. ೩-೦), 
೪. ಸಿಕ್ಕಿದಳಿ ಹೊಅವಂಟವಬ್ಬಂಗಳ ಬಸುಲಕೊಳಿರ್ದು (ತಪು. ೦೨-9೪)- 
ಹೊಟಿವಡು : ೧. ಹೊಸತಿಲ ಪೂಜಿಸಿ ಹೆೊಅವ[೫- ಹೊಡವಂ, 
ಹೊರವಂ]ಟ್ಟು ಹೋದ ಒಕ್ಕಲಿತಿಯಂತಾಯಿತ್ತೆನ್ನ ಭಕ್ತಿ (ರಸವ. ೪೨೨) ; 
ಕೋಟಿಶಥಗಳು ರಣಕೆ ಹೊಅವಡಲು (೪೪8೮. ೨೦-೬) ; ಎಲಸಿತರತ್ನ 
ಭೂಷಿತನಂ2ಗಿ ಹೊಲವಟ್ಟ ಕಲಿಗಳ' ದೇವ ಕಾಳಿಗಕೆ (ಮೋಹಕ. ೪೦-9೪). 
೪. ಜೀವಿತ x « « ಮಾಜ್‌ ಹೊಣವಟ್ಟು ಹೋಹ ಸುಂಕ ಸಹಿತ 
ಧಾರೆಯನೆಅಕದು. ಬಿಟ್ಟರು (ಸ%ಇಇ. 1x-1, ೪೬-೪5 ; 2079) : ಜನವು 
ಹೊಜವಡುತಿರಲು ಪದ್ಮಾವತಿ ನಿರೀಕ್ಷಿಸುತಿರ್ದಳಾ ವಿಟನೆ (ನಂತ. ೩-೨೭). 
೭. ಹಿಂದೆ ಪರಸತಿಗಾಗಿ ಹಿಡಿವಡೆದಂದು ಭಂಗಿಸುವಲ್ಲಿ ದೃಗುಜಲಬಂದು 
ವೊಂದುಂ ಹೊಣ ನಡದು (ಅತು . ೦6-8೬). 
(ದೇ. ॥ ತಮಿ, ಪುಅಪ್ಪಟು; ಮಲ, ಪುಲವಪ್ಪೆಡು] 


ಪೊಜಮದಿಲ್‌ (ನಾ). ಹೊರಗೋಡೆ : ಭೂಗಧಿಪರ ಗೃಹಗಳ ಪೊಜಮದಿ 


ಲಂಗಣದ ಮರದ ಕೊನೆಯ ಮೇಗೆ ... ನೋಡಿದರಾ ಪೂಗಣೆಗೆಣೆಯೆನವ 
ಕುಮಾರನನು (ತಿಶುಳಾ- ೦೦- 80). [ಮೊಅ («ಎ ಪೊಜಗು)--ಮದಿರ್ಲ] 


'ಪೊಜಮಾಯ್ಕ (ಕ್ರಿ). ಓಡಿ ಹೋಗು ; ಹಿವ್ನೊಟ್ಟು ; ಪಲಾಯನ 


ಮಾಡು : “ವೊಜಮಾಜುಪಲಾಯನೇ” (ಕರುಂ); ನಗೆ ಪಗೆವಾಡಿ 
ಗೋಗ್ರಹಣದೆೊಳ್‌  ಫೊಹಿವತಾಜ್‌ದ ಬನ್ನಮೊಂದು ನೆಟ್ಟಗೆ ಮನವಂಂ 
ಪಳಂಚಲೆಯೆ: (ಶಾಶತಾ, ೦೦-೦೦೦) ; 'ಜಯಂತಕುಮಾವಮುಖ್ಯರೆಲ್ಲಂದು 

* ಕಾದೆ ಸಸ್ಪಂದಿತಚಿತ್ತನಾಗಿ ಪೊಜಮಾಲ್‌ದನಾರೆಯದುಗ್ರಸೈನಿಕ 
(ಕೇತು - ೦೨-೨೦8); ಪೊಜಮಾಜದೆ ನಿಂದಿಆ್‌ದು ಸತ್ತೊಡಾತನೆ ಬರ್ದಂ 
ಹಂ. ೦೨-೪೦). 

[ದೇ. ॥ ತಮಿ. ಪುಮಾ = ಬಲವನ್ನು ಕಳೆದುಕೊಳ್ಳು] 
ಪೊರವಾರ್‌, ಪೊರವಾರ, ಪೊರವಾರು, ಪೊಲಿ 
ವಾಲು”, ಪೊಜಿವಾಟುಿ, ಹೊಲಟಿವಾಲ್‌ (ನಾ). ೧. ಬೆನ್ನು 
ತೋರಿಸುವುದು ; ಸೋತು ಓಡುವುದು : ಪಲಾಯನ : “ಪೊಆ 
ಮಾಲಕಿಂದು ಬೆನ್ನೀವುದಕ್ಕೆ ಬಿಡದಿರ್ಪ ನಾಮಂ” (೪ಕ್ಕೆ. ೩೮). ೨. 
ನಿತಂಬ; ಜಘನ. ೧. ೨: “ವೊಜ(ರ) ಮಾಜು[2; ಕ; - ಅಂ]ಯೆಂಬೀ 
(ಎರಡು) ಶಬ್ದಂ ಇ ಬೆಂಗೆ೧ಡುವಲ್ಲಿಯುಂ, ಸ್ತ್ರೀಯರ ಪರಭಾಗದಲ್ಲಿಯುಂ” 
(ಕಮದ. ನು. ಶಂ); ಆ ನೃಪೊ:ತ್ತಮನೊಳ್‌ ರಾಗೋತ್ಯಂಠಮೆಂಬುದು 
ತಳಂಗಳೊಳ್‌ [ವೃ]ತಿಯೆಂಬುದೂರುಸ್ತಂಭದೊಳ್‌ ಪೊಅಮಾಟ್‌ಂಬುದು 
ನಿತಂಬಸ್ಥಳದೊಳ್‌ . ಕಂಣಲೃಕ್ಕುಮದಲ್ಲದೆ ವೆಜವೂ[ಯ)]ಅ್‌ದು 
ಎಂತ್ರಎಲ್ಲಾ (ಐರ್ರಮಾ. 6-39 5), ಪೊರವಾರ್‌: ೨. ಚಲನಾಲಸೆ 
ಯರ್‌ ಪೊರವಾರ್ಗಳಿನೀ ಕಾಮಿನಿಯರಾರ ಸೋಲಿಸದಿರ್ಪರ್‌ (ರೃಷ್ಠಾಲೋ- 
390), ಪೊರವಾರ್ಗಳಂ ಮಿಡಿವ ಹೂವಂಡಿಯ ಪಿಡಿಯಲೆನೆ ಸೆರಗು 
ದಡದಡಿಸ:ಶಿರೆ ಚಲ್ವೇಯರ್‌ ಮರೆದು (೧ಲಕ. ೦೨9-೨೩೦)- ಪೊರವಾರ : 
ವಿ. ಸೈಕತರಾಸಿಯಯೆಸೆವ ಪೊಶವಾರದ ಪೊಂಬಾಳಿಗಂಬದಂತೆ ತೋರ್ಪ 
ಬಟ್ಟದೊಡೆಯ ಕೆಂದಾವರೆಗಳಂತೆ ಎರಾಜಿಪ ಪಾಣಿತಳಂಗಳಿಂ 


ಪೊಜಿಮಿಂಚು, ಹೊಜಿಮಿಂಚು (ನಾ). ೧. 


ಪೊಚಮಾಟು, 


ಶೋಭಿಸೆ (ಶಾಣಿಕ್ಕ. ೦-೩-೨6 ರ): ನೀಟವಾದ ಕಣ್ಣುಗಳುಳ್ಳವಳಾಗಿ 
ಒಳ್ಳೇ ಪೊರವಾರಗಳುಳ್ಳವಳಾಗಿ . . - ದ್ರೌಪದಿಯು ಹುಟ್ಟಿದಳು 
(ಕ್ಮರಾ$. 009)- ಪೊರವಾರು: ೨. ಹೆಬ್ಬುಲಿ, ಕಿರುಬುಲಿ, ಸುರುಸುರಿಗೆ 
ಈ ಸೊಪ್ಪುಗಳ ರಸ . . . ಪೊರವಾರಿಗೂ ಹಿಮ್ಮಡಿಪರ್ಯಂತವೂ ತೊಡಿ 
ಯಲು ಮರುದಿನಕ್ಕೆ ಶೀತಜ್ಯರಂ ಗುಣಮಕ್ಕೂಂ (ಸಕಕ. ೬೦); 
ಸೋರ್ಮುಡಿ ಕುಚದ್ಹಂದ್ವಮೆಸೆವ ಪೊರವಾರುಗಳ ವೆರ್ಮೆಗೆ ಕೊರಲ್‌ 
ಮಧ್ಯಮೂರುಗಳ್‌ ದಡದಡಿಸೆ (ಕಳ್ಳಾಂಗ. ೨-9೭). ಪೊಠಿವಾಜಿ : ೨. 
ಕಡೆದು ಮಾಡಿದುವೆನಿಪ ಪವೊಜವಾಅ ತಿಣ್ಚಿನಿಂ (ಅಷ್ಟು ೪-೭ ರಗಳಿ); 
ನೇಸಆ್‌, ಎಟ್ಟು”, ವೊಜಮುಯಿ್‌ (ಕಮರ. 96 ಪ್ರಯೋ); ಬೆಲ್ಲಿ 
ನೊಪ್ಪುವ ಬಾಸೆಗೆ ಹಿಂದಾದವೆಂದದಿರುವಂತೆಸೆವ ಷೊಅವಾರ್ಗಳಿಂದೊಪ್ಪುವಾ 
ಸತಿಯರಾನಂದದಿಂದಲೆಯ್ವಂದರು (ಳಾಸತಾ: «-೨೨)- ಪೊಳಿವಾಜು : ೨. 
ನಿತಂಬ ಮುಸುಕಿದ ವಿಪುಳೆಪೊಅವಾಜಣು ಮಂದಗಡಿ ಮುಸುಕಿದ ಪದಂ 
(ಶತಳಾ- ೪-೬೪): ಬಿಗಿದ ಮೊಲೆಗಳ ಮೆಅಕಿವ ಪೊಅವಾಜಾಗಳ ಬಿಂಬಾಧರದ 

ಹ ಪದ್ಮಿನಿಯರುಗಳೆಸೆದರು ರಾಜಸಭೆಯೊಳಗೆ (ಕುಮ್ಮಾಉ- ಓಂ, 
6-೪4) : ಕೊಡಪೊಣಮುಣ ಭರಕೆ ಪೊಂಬಾಳೆದೊಡೆ ದಡದಡಿಸೆ (ಕಂ. 
೦೯-೨೫): ಹೊಣಲವಾಅ್‌ : ೨. ಹೊಐವಾಣಲಿ ಇದ್ದ ಕುಣಿಕೆಗಳಿರಡು 
ಕುಕುಂದರ (ಎರಾ. 9). 

[ “ಪೊಅಮಾಲ್ಲು . /ತಮಿ. ಪುಜವುರು ಐ ದೇಹದ ಒಂದು ಅಂಗ] 
ಪೊಅಿಮಾಲಯಿ, ಹೊರಮಾರು, ಹೊರವಾಜು, ಹೊಟಿವಾಮು (ನಾ). 
೧. ಹೊರಗಿನ ಮಾರಾಟ ; ಹೊರಗೆ ಮಾರುವಿಕೆ: ಎಳ ಅಂಚೆ, 
ಪೊಜಮಾಣು, ಪೊಜಅಡಿ (ಕಾರೂ. ೦೪ ಉರಾ)- `ಹೊರಮಾರು : 
ಎ." ಒಳಮಾರು (ಆಮದು) ಹೊರಮಾರ:ು (ರಫ್ತು) ಸರಕುಗಳ ಮೇಲೂ 
ತೆರಿಗೆ ಹಾಕಿತು (ಇಸ್ಮಾಂಸಂ. ಇ3)- ಹೊರವಾಜು : ೨. ಹೊರನಾಡಿನಲ್ಲಿ 
ಮಾರಾಟವಾಗುವ ಸರಕುಗಳ ಮೇಲೆ ಹಾಕುವ ಸುಂಕ: ಮಗ್ಗ 
ಮುದ್ರೆ ಒಳವಾಟು ಹೊರವಾಣು ಮದುವೆ . . - ಮುಂತಾದ ಏನುಳ್ಳ 
ಸುಂಕ ತಳವಾರಿಕೆಗೆ ಸಲುವ ಅಂಬಲಿ (ಎಳ. ೪1೫, ಶಿನಮೊ, ೭೦-೩೦; 1431); 
ಸುಂಕ ವೊಳವಾಜು ಹೊರವಾಜು ಕಂಮೂಾಜದೆಜ್‌ . . . ವಪಾದಜಕೆ 
ಮುಂತಾದ ಏನುಳ್ಳೆ ಸಖಲ ಸ್ವಾಮ್ಮವನು ಆಗುಮಡಿ (ಮ್ಮೆಅಂ- ೦೯೩೪; 
೬೪-3; 1507). ಹೊಜಿವಾಜಿು : ೨. ಹೊಜವಾಜು ಉಭಯಮಾರ್ಗ 
ಒಳಮುಜು ಸ್ಥಲ ಕುಳವಿಸಂಚವಿಲ್ಲಾ ಎಂದು ಕೊಟ್ಟ ಚೀಟು ನಿಮ್ಮ 
ಕೈಹಾಳೆಯಲ್ಲಿ ಅದೆ (ಸುಂಳಂೃ0. ಕ. ೬೪೯-4) ; ಹಿಳವಾಜು ಹೊಅವಾಜು 
ತಳಸಾರಿಕೆ ಆಲೆದೆಅಿಕ (ಎಳ. ೪, ಶೀರ್ಥಹ. 
“ಒಳವಾಮಿ' ಪರಾ. [ಫೊಅ ( ಎ ಪೊಅಗು) 4 ಮಾಜ್ಕು) 
ಹೊರಗಿನ ಬೆಳಕು. 
ಪ್ರಕಾಶ. ೨. ಹೊರಗಿನ ಥಳುಕು, -ಆಕರ್ಷಣೆ,-ಸೌಂದರ್ಯ. 
೩. (ಆಲು) ಬೂಟಾಟಿಕೆ: « ಪೊಜಿಮಿಂಚುಗೈ ' ಪರಾ. 
ಹೊಜಿಮಿಂಚು : ೨. ಜವ್ವನದ ಹೊಲಮಿಂಚಿನ್ಲಿ ನಿಮ್ಮ ಕಣ್ಣಿಗೆ 
ತೋಜುವ ಕಾಮನ ಸುಟ್ಟುರುಹಿದ ಭಸ್ಮವ ನೋಡಯ್ಯ (ನುತಾರೇ. 
ಹೊಜಮಿಂಚಿಂ ಹೊಲೆವೆಣ್ಣೆ ಸೋಲ್ವ ತೆಅದಿಂ (ರಕ್ಮಾಶ. 
6೭). [ಪೊ (ಎ ಪೊಜಗು) 4 ಮಿಯ್ಯ) 
ಪೊಜಿಮಿಂಚುಗೈ (ಕ್ರಿ). ೧. ಹೊರಗಡೆ ಬೆಳಕನ್ನು ತೋರಿಸು: 
ಹೊರಗೆ ಪ್ರಕಾಶವನ್ನುಂಟಂಮಾಡು. ೨. (ಆಲಂ) ` ಬೂಟಾಟಿಕೆ 
ಮಾಡು : ಪೊಜಮಿಂಚುಗೈವನಂ ಬಜ೨ವೂತುಗಾಆನಂ ಕಜುಬವಂ . , 
ತೊಟ್‌ಯದುದೆಗ್ಗ ತನವಲ್ತೆ (00%. ೦೦-೪೨). 

[ಫೊಅಮಿಂಚು 4 ಕೆಯ] 
ಪೊಳಿಮುಯ್ತು (ನಾ). ಭಂಜದ ಹೊರಭಾಗ ; ಹೊರಭುಜ: ತಳ 


0೩40-೪೪ ; 1404): 


ಬಿ” ೭೦-೦೭೩) ; 


೫೯೮೧ 


೩೦ 


68 


ಪೊಅವಲಯ 


ವೆರ್ಮೊಲೆ ವೊಅಮುಯ್ದೂ ಬೆನ್ನಿನಿತುವೊರ್ಮೆಯೆ ನಾ(ಂಬಿ]ನಮಂಣ್ಮಿ 

ಪೊಣ್ಮಿ ಇಣ್ಮಲರ್ಗಳಿನೆಚ್ಚು ಪಾಯ್ದೂ ವರಲಂಬುಗಳಂತೆ ವಿಲೋಜಚನಾಂಬು 

ಗಳ್‌ (ಕುಣ, 9-006) ; ಬಳೆದು ವೊಣಮಂಯ್ಯುವೆರೆಗಂ ತಳೆದು 

₹ನಶ್ಶನಕಹಿಂಗರುಚಿಯಂ (ಕಾದಂಕೂ, ೨೦೪) ; ಪೊಜಿಮುಯ್ತಂ ತಾಗೆ 

ಬಿಲ್ಲಂ ತೆಗೆದೆಟ್‌ದು ಸರೋಜಾಕ್ಷನೆಚ್ಚಗ್ನಿಬಾಣಂ . . . ಉರಿಪಿದತ್ತಾ 

ಪುರೀಚೆಕ್ರಮ೨ (£೩. ೦6-006)- *" ಒಳಮು;ಯ್ಬು ' ಪರಾ. 
[ಪೊ («ಎ ಪೊಲಗು) 4+ ಮುಯ್ವ್ವು («ಎ ಮುಯ್ಬಾು)] 


ಪೊಅಮೆಯ್‌, ಹೊರಮೈ. ಹೊಲಮೈ (ನಾ) - ೧. ಹೊರಭಾಗ ; 


ಹೊರಗಡೆ : ಪೊಅಮೆಯ್ಯು ವೇಷದಿರವೇತೆಜನಂದೊಡಮೇನೊ (ಕಣಕ: 
3-0) - ಹೊರಮೈ : ೧. ಭೂಮಿಯ ಹೊರಮೈಯ ಬಿರೆಕಲುಗಳಲ್ಲಿ 
ನೀರು ಸೇರಿಕೊಳ್ಳುವುದಷ್ಟೆ (ಕಾಂಶ್ರ- 1: 0%) . ೨. ಪುಸ್ತಕ ಮುಂತಾ 
ದುವುಗಳ ವೆಂಲುಹೊದಿಕೆ ; ರಟ್ಟು : ಪುಸ್ತಕದ ಹೊರಮೈ ವರ್ಣ 
ರಹತವಾಗಿರುವುದರಿಂದ, ಗ್ರಂಥದ ಸರಳತೆಯು ಎತ್ತಿ ತೋರಿಸಲ್ಪಡುವುದು 
(ಕೂಶಸ9. ೦೪). ಹೊಜಮೈ ; ೧. ಆದಆ ಯಿಮ್ಮಡಿ ಪ್ಲಕ್ಷದ್ದೀಪವು 
ಯದಣ ಹೊಅಮೈ ಸತ್ವಿದುಜಲವು (ಸಂತತ. ೦೦-೪). " ಒಳೆಮೆಯ*' 
ಪರಾ. [ಪೊ (೮ ಪೊಜಗು) + ಮೆಯ್ಮ್‌) 


ಪೊಟಿಯಿಂಕೆ, ಪೊರಯಿಂಕೆ, ಹೊರಯಿಂಕೆ, ಹೊರಯಿಕೆ, ಹೊಲಿಯಿಂಕೆ. 


ಹೆಇಜಿಯಿಕೆ (ಅ). ಹೊರಗಡೆಗೆ ; ಹೊರಕ್ಕೆ : ಕಲುವಿನಡಗಂ ಕುದಿಸಿ 
ತಿಂದುಳಿದ ದೇಹಮಂ ಪೊಶೆಯಕ್ಕಿ ( ಪೊಜಯಿಂಕೆ] ಬಿಸುಟು (ಉತ: 
00-8೬). ಪೊರಯಿಂಕೆ : ಈಕೆ ಮುಖಮಜ್ಜನಂಗೈದು ಭುಂಜ ಪೊರ 
ಯಿಂಕೆ ಬರುತಿರ್ದಳು (೫ಾಂಡತ. 90-00) - ಹೊರಯಿಂಕೆ : ಶಿರೋ" 
ಲಾನಿ ಇ ತಲೆಯಂ ಕಿವಿಯ ಕೆಳಗಣ ಗಲ್ಲದ ಕೀಲಂ, ಧಾರಯಿತ್ವ್ವಾ 
= ಹಿಡಿದು, ವಿನರ್ಹರೇತ್‌ - ಹೊರಯಿಂಕೆ ಎಳೆಯ ಬೇಕು (ಲಾತರೇ. ೨-೨- 
೩೬ ವನ). ಹೊರಯಿಕೆ : ವುನೆಯ ಬದುಕುಗಳನೊಂದೊಂದ ಹೊರಯು 
(ಯು.ಕೆ ತೆಗೆಯೆ ಮನೆಯೊಳಗೆ ಬಯಲೊಂದೆ ಕೆಡದೆ ನಿಲುವಂತೆ (ಕ್ಕೆಳವ. 
8-೦೬-೪). ಹೊಚಿಯಿಂಕೆ; ಹೃ ದಯದೊಳಗಿಹನ್ನಕ್ಕರ ಲಿಂಗಪ್ರಾಣಿ ಹೃ ದಯ 
ದಿಂದ ಹೋಯುಂಕೆ ಹೊಜಿವಂಟರೆ ಭವಿ (6ರನ. ೦೦-೦೪); ಪೆಟ್ಟಿಗೆಯ 
ನೀಕ್ಷಿಸುತಂದು ಬೀಸಾಟನೆತ್ತಿ ಹೊಜಯಿಂಕೆ ಕೋಪಿಸುತಂದು ತಿಕುರ ರೇ. 
೦೩-೬): ಭವಿ ನಮ್ಮ ಮನೆಗೇಕೆ ಬಂದೆ ತೊಲತೊಲಗೆಂದು . . . ಮುಂದಿ 
ಮಕ್ಕಳುಗಳುಂ ಹೊಟಿಯಿಂಕೆ ನೂಲು (ಗುಳುಕಾ. 6-೪೭). ಹೊಟಯಿಕೆ ; 
ತಟ್ಟುಮುಟ್ಟು ಹೊಆಯಿಕೆ ಬಿಸಾಡೆಯಮ್ಮ್ಮ (8ರಗೀ. ೦೫೯-೭೬೯ ಈ); ಆ 
ತಟ್ಟಿಯಂ ದೇಗುಲದ ಹೊಜಯಿಕೆ ಹಾಯಿಕಿದಂ (೪ತತ್ಳ- ೩೩-06); ಕಡಾ 
ಸುಖವ ಮಚ್ಚಿದ್ದ ಮನ ಹೊಜವಡಿಸಿ ಹೊಜಿಯ:ಕೆ ಧೈರ್ಯದಲಿ ಸುಖ 
ಗಡಲೆನಿಪ ಶ್ರೀಕೃಷ್ಣಚರಣಾಬ್ಜದಲಿ ಮನವಿರಿಸಿ ಮಡಿದನು (68. 
00-48-3೬). “ಒಳಯಿಂಕೆ' ಪರಾ. ([(ಪೊಜ (“ಆ ಪೊಣಗು) + ಇಂಕ್ಕೆ,] 


ಪೊಅಿವಂಡು "ಪೊಜಿಮಡು' ನೋ, 
ಪೊಅಿವಡು 'ಪೊಟಿಮಡು' ನೋ. 
ಪೊಜಿವರ್‌, ಹೊರಬರು (ಕ್ರಿ). `೧. ಹೊರಕ್ಕೆ ಬರು : ಪೊಳವಂದು 


ನಿಂದು ಕೆಳೆಯರ್ಕಳೆೊಂದಿ ತಾಂ ಕಿಜುವಮಾಡವೇಜ* (19. ೬-೦೪). 
ಹೊರಬರು; ೧. ಅವರಾಗಿ ಹೋಗೆಂದು ಹೇಳುವುದಕ್ಕಿಂತ ಶಾನಾಗಿಯೇ 
ಹೊರಬರುವುದು ಮರ್ಯಾದೆಯೆಂದೆಣಿಸಿ . . . ತನ್ನ ಲೆಕ್ಕಪತ್ರಗಳನ್ನು 
ತೀರಿಸಿಕೊಂಡು ಹೊರಬಂದನು (ಮುೂಲಾಶ. 0೩೩). ವಿ. ಪ್ರಕಟಮಾಗು ; 
ಪ್ರಕಾಶಗೊಳ್ಳು : ಪಠ್ಮಪುಸ್ತಕವಖಾಲೆಯಲ್ಲಿ ಹೊರಬರುಶ್ತಿರುವ 
ಮತ್ತೊಂದು ಪುಸ್ತಕ ಈ ಗೃ ಹವಿಜಾನ (ಗೃಷು- 2%. ಮಂನ್ಗುತ)- 
ಇ 
[ಪೊಅ (ಫೆ ಪೊಡಿಗು) + ಬರ್‌ («ಎವರ್‌)) 


ಪೊಅಿವಲಯ., ಪೊಜವಳಯ, ಹೊರವಲಯ, ಹೊರವಳಯ, 


ಶೊಟಿವಳೆಯ 


ಹೊಳವಳೆಯ (ನಾ). ಹೊರಗಿನ ಪ ದೇಶ ; ಹೊರಭಾಗ ; 
ಹೊರಗಡೆ ; ಪೊಳಲ ಪೊಅವಲಯದಲಿ ನಂದನಲಕ್ಷ್ಮಿ ಶೋಭಿವಳು 
(ತಾಳ್ಮಳಾ. 3-3). ಪೊಜಿವಳಯ; ಇತ್ತ ವಿಶಾಖಭೂತಿಯರಸುಗೆಯ್ಕುತ್ತಿರೆ 
'ಪೊಬಲ ಪೊಜಅವಳಯದೊಳ್‌ (ಉಳ - ಪೊಅವೊಟಲೊಳ್‌) . . . ವಿಶ್ವನಂದಿ 
ಮಾಡಿಸಿದನಂದೊಂದು. ನಂದನಮಂ (ಕಾಂತೆ. ೩-3೨ 5); ಇಂತೆಸೆವ 
ಪಟ್ಟಣದ ಪೊಜವಳಯದೊಳ್‌ ಲತಾಸಂತಶಿಗಳಿಂ ಕುಸುಮಶೋಭೆಯಿಂ 
ತರುಳುಲದ ತಿಂಶಿಣಿಗಳಿಂ ಫಲಾನೀಕದಿಂ . .. ಆ ವನಂ ಕಣ್ಣೆಸೆದುದು 
(ಕೆಬಿ. 00-30); ಆರ್ಜುನನ ಕಟಿಕವಿರ್ದುದು ಮಹಾಂಭೋನಿಧಿಯ 
ಮಸಕದಿಂ ಪೊಳಲ ಪೊಣವಳಯದುದ್ಯಾನವೀಧಿಗಳೊಳು (ಕೈಬುಳಾ. 
6-೨3). ಹೊರವಲಯ : ನಗರದ ಹೊರವಲಯ (64ರ. ಇಂಕರ). 
ಹೊರವಳಯ : ವೆಂಕಮ್ಮನ ಸಂಸಾರ ಸಂಕಾಪುರದ ಹೊರವಳಯದ 
ಮಾರುತೀದೇವಾಲಯದಲ್ಲಿ ಬಹುಕಾಲ ನಡೆಯಿತು! (ಜಗರಾ- 0೩೭); ಅವರ 
ಎದುರುಗಡೆ. ಕಟ್ಟಿಗೆಯ ಕಟಕಟೆಯಿಂದ ಆವೃತವುದ ಹೊರವಳಯದ 
ಒಂದು ಮೂಲೆಯಲ್ಲಿ ಹೈಮವತಿ (ಎರೆಸೆ. ೦೨). ಹೊಜಿವಳಯ : ಪುರದ 
ಹೊಜವಳಯದೊಳು ಧರಣಿಪಂ ಪೋಗುತಂ ಸುರೆಯ ಹರವಿಯ ಮೇಲೆ 
ಭಸಿತವಿರೆ ಕಂಡು (0೪80. ೩೨-೩9); ನಿಲಿಸಿದರು ಕೈದುಗಳ ಕರಿ 
ಸಂಕುಲವ . . . ಊರ ಹೊಜವಳಿಯದಲಿ (ತೊರರಾ. ೬-0೩-4) 

(ಪೊಳ (ಎ ಪೋಜಗು) 4 ವಲಯ] 
ಪೊಟವಳೆಯೆ 'ಪೊಜವಲಯ' ನೋ. 
ಪೊಳಿವಾಯ್‌, ಪೊಜವಾಯೇ, ಹೊರೆಹಾಯು (ಕ್ರಿ). ೧. ಹೊರಕೆ 
ಚಾಚು ; -ಹೊರಬರಂ: ಕಣ್ಣಳ್‌ ಮೊಅವಾಯ್ದು ಕೋಪಶಿಖಿ ಪೊಣ್ಮಿ 
ತ್ರೆಂಬಿನಂ ಕೆಂಕಮಾದುವು (ಕಾರೂ. 49); ಬಿಟ್ಟ ಬಾಯಕ್ಕುಳಿಸಿರ್ದ 
ಪೊಟ್ಟಿ ಪೊಜವಾಯ್ಡೆ ರ್ದೆಯರ್ವಿವ ಪುರ್ವ (ವರ್ಧಫ- 98-46); ಮರಣವೇ 
ಶರಣೆನುತ್ತೊಂದೇ ಕಠಾರಿಯಂ ಚರಿತದಿಂದೆತ್ತಿದಂ ನಿಷ್ಠೆಗುಪಕಾರಿಯಂ 
ಇಲದುಕೊಂಡಂ ಕೆರುಳು ಪೊಜವಾಯಲಾ[ಕಾಕಾಂ.- ವಂಡಲು] (ಕಂಠ. 
ಈ. ೩೦೨-೦೬)- ಪೊಜಪಾಯ್‌ ; ೧. ಕಣ್ಣುಬ್ಬೆಯ ಗೂಳಿಯಂತೆ 
ಪೊಜಪಾಯಿಸ್ವಿನಮಟ್ಟಳೆವೊಯ್ದೊಡಡೊರ್ವನಂ (ಸುಳುರೂ. ೩-೬); ಗಣ್ಮಲ 
ನೆಟ*ಯೆ ಕಣ್ಣೊ ಅಪಾಯ್ವಿ ನವೊತ್ತಿ ಮುತ್ತಿ ಬಾಯ್ಬಿಡಿಸದೆ ಮಾಣ್ಯನೆ 
ಸಮರದೊಳ್ಳಲಿ ಬಿಜ್ಜಲದೇವಭೂಭುಜಂ (ಎಳ. ಸ1, ರಾರ. ೩8-೨೭ ; 
ತು. 1169)- ೨. ಹೊರಗೆ ಹರಡು,-ವ್ಯಾಪಿಸು : ತನ್ಮಹೀಗಂಹಾ 
ನಿವಹದಿನುಣ್ಮಿ ಪೊಣ್ಮೆ ಪೊಜಪಾಯ್ಡಿರದಾಗಳೆ ನೋಡಿ ನೋಡಿ (ಕುತುನು. 
9-೬. ಹೊರಹಾಯು : ೩. ಹಾದುಹೋಗು : ಭೂಭಾಗದ ಮೇಲೆ, 
ಬಂಗುಳಾ, ಆಸ್ಸಾಂ, ಮಣಿಪುರ ಮಾರ್ಗವಾಗಿ ಹೊರಹಾಯುವ ಕಾಲು 
ದಾರಿಗಳು ಅನೇಕ ಇದ್ದವು (ಕಾದ. ೩೩೪). 

[ ಪೊಅ (೬ ವೊಣಗು) + ಪಾಯ್‌,] 


ರ೯೮೨ 


15 


ಪೋಸು 


ಪೊಂವೀಡಂ ಬಡು, ಹೊಆಬೀಡ ಬಿಡು - (ಕೋಟೆ, ಪಟ್ಟಣ 
ಮುಂತಾದುವುಗಳ) ಹೊರಭಾಗದ ಆವರಣದಲ್ಲಿ ಶಿಬಿರವನ್ನು 
ಹಾಕಂ,-ಪಾಳೆಯವನ್ನು ಹೂಡು: ಬೆಸವೇಟ್ದಂ ಭುವನೈಕಮಲ್ಲನು 
ದಯಾದಿತ್ಮಂಗೆ ಕೈಕೊಣ್ಣು ಬನ್ನ ಸಹಾಯಂ ಬನವಾಸೆಯತ್ತ ಪೊಜವೀಡಂ 
[ಬಿಟ್ಟು] (3343. XX 9೪-0೭ ; 30761) : ಜಿನೇಂದ್ರಭಕ್ತಸೆಟ್ಟಿ . - . 
ಜಿನಮಹಾಪೂಜೆಗಳುವುಂ ಮಾಡಿಸಿ ಪೊಅವೀಡಂ ಬಿಟ್ಟು ತನ್ನ ದೇಹಾರ 
ದೊಳಿರ್ದ ಬ್ರಹ್ಮಚಿಂರಿಗೆ ವಂದು (ರರ್ಕಾಕ್ಕು. ೬-೩೪) ; ಕೂಡೆ ಹೊಲ 
ವಂಟುದು ಸೆನುಂತ್ರಕಗೂಡಿ ಸಚಿವ ಪಸಾಯಿತರು ಹೊಆಬೀಡ ಬಿಟ್ಟುದು 
ಮುಂದೆ ಮನ್ನೆಯ ವಂಡಲೇಶ ರರು (ಕೊಂರಾ, ೨-೩-೫೦) ; ನಲುಸ:ಯಿ 
ಗಂಪಿಗೆಳಸ ತುಂಬಿಗಳು ಬಂದು ಹೊಣದಬೀಡ ಬಿಟ್ಟೆವೆ (೪3೩30. ೨೪-6೦). 

[ ಪೊಅ ( ಎಪೊಜಗು) 4 ಬೀಡ), ] 


ಪೊಲಿವೇಜು (ನಾ). (ಊರಿನ) ಹೊರಗಿನಿಂದ ಬಂದ ಹೇರು: ಪೊಅ 


ವೆ.ಆಂಂಗೆಲೆ ನೂಜುವುಂ ಮೆಣಸುಮನ್ನೇಲಕ್ಕಿ ಮಖುಖ್ಯಂಗಳಂ ನೆಣ ತಾಂ 
ಸೊಲ್ಲಗೆಯಯ್ವ ತೆನ್ನಡಕೆಯಂ ಮುತ್ತಿಲ್ಲಿಮಾಆಇದಡಂ ತೆಲುಗೆ (ಎಳ. ೫1, 


ರಾವಣ. ೩೪-೮೨: 2260). [-5ಷೊಂ8 4 ಪೇಜ್ಯು] 


ಪೊಠವೊಳಲ್‌ “ಪೊಅವೊಟಲ್‌' ನೋ. 
ಪೊಜವೊಣಿಸು (ನಾ). ೧. ಮನೆಯ ಒಳಗೆ ಬರಲು ಅನರ್ಹವೆಂದು 


ನಂಬಲಾದ ಪಕ್ಷಿ; ಪಾರಿವಾಳ. ೨. (ಆಲಂ) ತಿರಸ್ಕಾರಯೋಗ್ಯ 
ವಾದುದು : ವಾತ್ಗ್ಯಾಾಯನನಂ ಪೊಅವೊಲಸು ಮಾಟಿ ಕಂಡವರಂ 
ಮೂವಣ್ಣಂಬರಿಪೆ ನವವಾರವಿಳಾಸಿನಿಯರಿರುಶಿರ್ಪ ನೆಲೆವನೆಗಳಿನೊಪ್ಪುವ 
ಸೂಳೆಗೇರಿ ಸೊಗಯಿಸುತಿರೆ (8೭. ೨-೦೪ ೪೩೪). 

[ಪೊಅ («ಎ ಪೊಜಗು) 4 ಪೊಜಸು] 


ಪೊಟಿಮೊಟಲ್‌, ಪೊಜಿವೊಳಲ್‌, ಹೊಜವೊಳಲು (ನಾ). ಪಟ್ಟಣದ 


ಹೊರಭಾಗ: ಮಾಣಿಗಳಿ ಸರಸು. ವೊಜಿವೊಟಲೊಳ್‌ ಬಟ್ಟಾಡುತ್ತಿರೆ 
(ನತ್ಕಾರಾ- ೭೩-೨೨); ಅದಟ ಪೊಜವೊಬಲ ವಿಶಾಳಕನಕಕೃತಕಗಿರಿಗಳಿಂ ಫಳ 
ಪ್ರಕೀರ್ಣತರುಗಳಿಂ (ಶಂಶಠಾ. ೦-೩೪ ರಗಳಿ) ಆ ಪುರದ ಪೊಜವೊಬಲ 
ವೈಹಾಳಿಯ ಬಯಲಿಂದೊಳಗೆ (೧೦೪. ೨-೭೬ ನ). ಪೊಜಿವೊಳಲ್‌ ; ಪೊಐ 
ವೊಳಲೊಳ್ಳೊದಳ್ಹ ನವನನ್ಮನಬ್ಬನ್ಮದಿಂ (ಎ3. XIII, ೩೩೦-೨೬೭ ; 929) ; 
ಅಲ್ಲಲ್ಲಿಗೆ ತಿಳಿಗೊಳನುಂ ಮುಲ್ಲಿಗೆಯ.2೦ . . . ನೋಡಲಿತ್ತಲುಂ ಪೊಜವೊಳ 
ಲೊಳ್‌ (ಇ. 1%-1. ೨೪೭-೧೭; 1177); ಯಾದವರ ವೃಂದವೊಲವಿಂ 
ದ್ವಾರಕಾಪುರದ ಪೊಜವೊಳಲೆ ಇಳಿರುತ ದೂರ್ವಾಸ ಬರಲು (3% ದಪ್ಪ. 
ವಾದ್ಯರವದುಬ್ಬರದನೂನಸಂಭ್ರಮದಿಂದೆ  ಕಲ್ಮಾಣಪಟ್ಟಣದ 
ಪೊಜವೊಳಲ* ನೆಜ್‌ ಮೆಟ್‌ದುದು (ಕಂಪು. ೦೦-೩೦). ಹೊಳಿವೊಳಲು : 
ಹೊಳಲು ಹೆಸ ರೀತಿಯಲಿ ಮಿಗೆ ಕಂಗೊಳಿಸುತಿರ್ದುದು ಮಖನಿಪತಿಗೆ 
ಹೊಳವ (ವೊ ಳಲ ರಮ್ಮೋದ್ಯಾನವೆಸಿದುದು ಚೈತ್ರರಥವಂತೆ (ತೊರರಾ, 


೪-3೪); 


ಪೊಜಿವಾಜಿ* " ಪೊಜಮಾಜ್ಕು ' ನೋ. 

ಶೊಲವಾಟು " ಪೊಅಮಾಲ್ದು ' ನೋ. 

ಪೊಣವೀಡು, ಪೊಜಬೀಡು, ಹೊಲಬೀಡು (ನಾ). ಪಟ್ಟಣದ ಹೊರ 
ಗಡೆ ಹೂಡುವ ಬಿಡಾರ. -ಶಿಬಿರ, -ಠಾಣ್ಯ: ಅತಿಮನೋಹಶಮಾದ 
ವನಿಪತಿಯ ;ಭವನನಿವೇಶದಿಂದಮಂದಂಬಡೆದ ಪೊಜವೀಡಂ ಸೋಮನಾನ್ವೆಯ | «0 
ಪ್ರದೀಪಂ ಪುಗುವಾಗಳ್‌ (ಊಂತಿಪು- ೦೦-೦೪೭ ರ); ಗೊಂದವಾಡಿಯ 
ಪೊಅವೀಡಿನಲ* ಸುಖದಿಂ ರಾಜ್ಯಂಗೆಯ್ಯುತ್ತಿರೆ (ಎಇ. IV; 309-೬; 1072): 
ಪೊಜವೀಡ ಮಂದಿ ಇರ್ದೆಡೆಗಳೊಳೆ ಬಿಟ್ಟೆನ್‌ (೨ಕ್ಕಕ್ಕಾ. ೩-೪೩). ಪೊಂ 
ಬೀಡು : ಅಂಧಕಾಸುರಂ ಪೊಜಮಟ್ಟು ಪೊಜಬೀಡನುಜಕಿ ಬಿಟ್ಟನು 
(ತೆಂಪು- ೪೬-೬). ಹೊಲಿಬೀಡು : ಮುಂದಣ ಪಯಣವ ನಿರ್ಧರಗೈದಾಗ | «6 
ಬಂದು ಬಿಟ್ಟನು ಹೋಬೀಡ (ಕಂಠಂ. ೦೦-೬೯). 


೦-೪-೦೦)- [ಪೊಜ (ಎ ಪೊಜಗು) 4 ಫೊಲಲ್‌] 

ಪೊಜಿಸಾರು (ಕ್ರಿ). ಹೊರಗೆ ಹೋಗು ; ಹೊರಗಡೆಗೆ ನಡೆ: ತೆಅಪ 
ಬಿಡಿ ಪೊಜಸಾರೆನುತ ಪಡಿಯಜ ಸುರರು ಹೊಂಗಟ್ಟಿಗೆಯ ಪಿಡಿದುಆ* 
[ಕರದಿ ಕೋಲ್ಲಳ] ಬಡಿದು ಸಮ್ಮೂಖ ಬಿಡಿಸಿ ನಡಸಿದರು (ಗೌ9ಳ್ಕರಾ. ೩೩-೩೬). 
`ಓಳಸಾರ್‌' ಪರಾ. ([ಪೊಜಿ (ಎಪೊಅಗು) 4 ಸಾರ್ಕು ( ಎಸಾರ್‌)] 

ಪೊಜಿಸು. ಹೆೊರಸ್ಕೂ, ಸಂ (ನಾ). ೧. ಒಂದು ಬಗೆಯ 
ಪಾರಿವಾಳ ; ಐ ಅಶುಭಸೂಚಕವೆಂದು ನಂಬಲಾದ ಪಕ್ಷಿ. ಇದು 
ಮನೆಯ ಒಳಗೆ ಬಂದರೆ ಅಮಂಗಳವೆಂಬ ನಂಬಿಕೆಯಿದೆ : 
ಕೋಂಟೆಯಿಂ ಪೊಟಗಣ ದೆಸೆಯೊ್‌ ವಿದ್ಯುಚೆನ್ನೀರಭಟಾರರ* ಪ್ರತಿಮಾ 
ಯೋಗಂ ನಿಂದೊಡೆ ದೇವತೆ ಮುಳಿದು ಪೊಜಿಸುಗಳನಿವಿರಿಯವು ದಂಸ 
ಮಸಕಂಗಳು ವಿಸುರ್ವಿಸೆ (ನಡ್ಮಾಳಾ. ೦೩೪-೦9); ಜೂದಿನೊಳ್‌ ಪೊಲಅಸಟ್‌ 


ಪೊಜಸುಗೆ 


ವಂತೆ ತಮ್ಮರಸುಗೆಟ್ಟು ಕಟಲ್ಲೆರ್ದೆಗೆಟ್ಟು (ಶಂತರಾ. 6-08) : FP 
“ ಪೊಚಿಸಲಿವಂತೆ_-ಪಾರಿವಾಳವು ನಾಶ ಮಾಡುವಂತೆ . . . ಈ 
ಪದ್ಯದಲ್ಲಿ ರೇಫ ಅಕಾರಗಳ ಮಿಶ್ರಪ್ರಾಸವಿದೆ. ಪಾರಿವಾಳವು ವಿನಾಶ 
ಕಾರಕಪಕ್ಷಿ ಎಂಬ ನಂಬಿಕೆ ಇತ್ತು; "ಭರತಾನ್ವಯರಾಜಭವನರಾಜ 
ಕಪೋತಂ' ಎಂಬ ರನ್ನನ ಪ್ರಯೋಗವನ್ನು ನೋಡಿ” (ಶಂಠರೀ- 
೨೪೪) ; ಪಿಂಗಲಿ ಪೋದಗೆ ಪೊಅಸು ಬಕಂ ಗಿಡಿಗಂ ಗೂಗೆಯಾದಿಯಾದ 
ಖಗಂ ರಾಜಾಂಗಣದೊಳ್‌ ಚರಿಸುವೊಡೆ ಸರಂಗೆಯ್ವೊಡೆ ತಡೆಯದಾ 
ಗೃಹಂ ಪಾಟಕ್ಯಂ (ಊಳೋಶ. ೪-೬೩). ಹೊರಸ್ಕು : ೧. ಗುಬ್ಬಳಿಸಿ 
ಪಟಪಟನೆ ಹಾರಿ ಬಹ ಹೊರಸುಗಳ ಸಮುದಯಂ (8ಶ್ರಾಂಗ 34-0೪೪೬) ; 
ವಾರ್ಧಕ್ಕದ ಹೊರಸು ಅವನ ದೇಹದ ಗೂಡನ್ನು ಹೊಕ್ಕುತ್ತದೆ (ಗಾ. 
00)- ಹೊಜಿಸು : ೧. ಹಂಸೆಯೊಳಗೆ ಹೆೊಅಸು ಬಂದಿರ್ಪಂತೆ ಬರ್ಪದುಂ 
(ರರರಿನ್ಸು. ೭-೨೨೩) ; ನರೆಯೆಂಬ ಹೊಅಸು ಮೊಗಮೆಂಬರಮನೆಯಂ 
ಪೊಕ್ಕೊಡಂಗನಾಲೋಕನಮೆಂಬರಸೆಂತಿರ್ದಪು (ಯಹೋಕ. ೨-೦೨) ; ಹರಡೆ 
ಚಿಲುಮಿಲಿಗನಾ ಚಲುವೆ ಗಿಜುಗಿರಳೆ ಕಮ್ಮರನಸಗ ಕೊಟ್ಟುಳೆ ಹೊಲಸು 
ಹೊಡೆಗಳೆಂಬ ಪಕ್ಕಿಗಳವಜಿಕೊಳೆೊಪ್ಪಿದವು (ಸಾಳ್ಮಳಾ. ೩-೨೦)- ಪಿ. 
ಮದನಪಕ್ಷಿ. ೩. ತಿತ್ತಿರಿಪಕ್ಷಿ. ೪. ಚಕೋರಪಕ್ಷಿ. ೫. ಹಸುಬನ ಪಕ್ಷಿ 
೬. ಮಂಜುಳವೆಂಬ ಹಕ್ಕಿ: “ಜೀವಂಜೀವಃ, ಕಪಿಂಜಳಃ, ಚಕೋರ।. 
ಹಾರೀತಃ, ವಂಜುಳಃ, ಕಪೋತಃ ಈ ೬ ಹೊಜಿಸು " (ಶಉಯು. 
೪೨-೦೦೦). ೭. (ಆಲಂ) ಕ್ಷುದ್ರನಾದವನು ; ಅಲ್ಪ : ಧಡ ಹೊಲ ಸೆ 
ಕೇಳೆಲವೊ ರಾವಣ . . . ನಿನಗಾಂ ಬೊಮ್ಮುರಕ್ಕಸನಂ (698ರಾ. ೦೦-೪6); 
ಹೊಲಿಸೆ ಬೆಳ್ಳಿಯ ಗುಂಡನೆಶ್ತಿದ ಗರುವ ಬೇಡವು ನಾನು ಶಿವಿದರೆ ಅಜಸಿ 
ಯೆಲುಗಳನಾಯ್ಡು ಸುಡುವಂತಹುದು ನಿನ್ನವರು (೪೪8ರಾ- ೨೨-೦೬)- 
(ದೇ. ತಮಿ. ಪುಅ, ಪುಆಾ, ಪ್ರಣವ, ಪುಜವು; ಮಲ. ಪಿಜಇವು, 
ಪ್ರಾವು; ತುಳು. ಪುರ; ಗೊಂಡಿ. ಪುರಾರ್‌, ಕೊಂಡ. ಪೊರ್ರೊರು್‌ ; 
ಕುರುಖ್‌. ಪುರ್ರಾ: ಮಲ್ತೊ. ಪುರೆ] 
ಪೊಲಸುಗೆ (ನಂ). (7): ಕಿಜುನೆಲ್ಲಿಯುಪ್ಪು ನೆಣವುಲಿ ತೊಆ್‌ನಾಯ್‌ 
ಸತ್ತೆಡೆಯ ಮಣ ಶುಕಾಸ್ಕಂ ಮದ್ಯಂ ಮುಜುದೊಂಡೆಯೆಂಬಿವಂ ಪೆಸರ 
ಆಯದ ಬಾಹುಗಳೊಳೊರಸೆ ಪೊಖಸಿ(ಸು)ಗೆ ಪೋಕಠು೦ (ರೋಳೋಶ. 
[21 


೪-೨೦೨). 
ಪೊಲಿಸುತ್ತು (ಕ್ರಿ). ಹೊರಭಾಗದಿಂದ ಆವರಿಸು; ಹೊರಗಿನಿಂದ 
ಸುತ್ತುಗಟ್ಟು ; ಉರಿವ ಭಾಸ್ಕರಕೋಟತೇಜದೆ ಪೊಜಸುತ್ತಿ ಪರಿವ 
ಚಕ್ರವ ನುತಿಗೆಯ್ದೂ ತುರಿಯದಿದೊಳಪೊತ್ಕು ಕಾಮದೇವನ ಮಗನಿರುವ 
ಶಯ್ಯಾಗೃಹದೆಡೆಗೆ (ಕೋಹಕ. ೩೦-೧೫). 

[ ಪೊಜಿ (ಎ ಪೊಜಗು) ಸುತ್ತು, 1 
ಪೊಣಿಸೂಸು, ಹೊರಸೂಸು, ಹೊಲಸೂಸು (ಕ್ರಿ). ೧. ಹೊರಕ್ಕೆ 
ತುಳುಕು ; ಹೊರಚೆಲ್ಲು: ಹಾಲ ಹಳೆ ಕೈವೋಲಗದ ನಡುವೆ ಮಡು 
ಗಟ್ಟಿ ಪರಿದು ಪೊಜಸೂಸೆ ಕಂಡು ಬಿಜ್ಜಳಂ ಕೌತುಕಂಗೊಂಡು (0ಸರ. 
ಬಾಹುಮೂಲದೆಡೆಗೆ ದಿಟ್ಟಿ ಪರಿಪರಿದು ಮೊಗಮೊರ್ಗುಡಿಸೆ 
ಸರಿಸಕಳವಟ್ಟ ಜಲಧಾರೆ ಪೊಜಸೂಸೆ ಬಯಲಿಗೆ ಬಾಯ ಬಿಟ್ಟು ನಗಿಸುವರಲ್ಲಿ 
ತೃಷೆಯಿಂದೆ ಬಂದ ಪಧಿಕರ್ಕಳಾ ಬಾಲೆಯರನು (ಕೈರಳಾ: ೩೨೪). 
ಪ. ಹರಡು; ವ್ಯಾಪಿಸು : ಚಿತ್ತದೊಳ* ಪಡೆದಮೃತಾಂಶುರೋಚಿ ಮೊಲ 
ಸೂಸಿ ಪೊಗಟಕ್ತಿಗೆ ವಂದ ಚಂದಮಂ ಪಡೆದುದು (862. ಇ-೭)- ೩. ವ್ಯಕ್ತ 
ವಾಗು ; ಪ್ರಕಟವಾಗು ; ಕಾಣಿಸಿಕೊಳ್ಳ; ಮಾಸಲ್ವಾಯ್ದೆಜ್‌ ನಗೆ 
ಮೊಅಸೂಸದ ಕಣ್‌ . , . ವಮಾಸರವಮತಾಯ್ತಿ ವರೊಳಡರ್ದ ಕೊಡಗೂಸುತನಂ 
(ಕಂದ್ರ ಪ್ರ: ೮-99). ೪. ಪ್ರಕಟಗೊಳಿಸು ; ವ್ಯಕ್ತಪಡಿಸು ು ಬಗೆ 
ವೊಜಸೂಸದೆ ಕೈಯಂ ಮುಗಿದೊಲವಿಂ ನೋಡಿ ಪೆರ್ಚುತುಂ ತಿರಿಸುಳಿಯಂ 


೧೦-೭೩) ಣ್ಯ 


೫೯೮೩ 


ಪೊಟಾಗೆ 


ಪೊಗಟುತ್ತೈ (೪2ಳಾ. 0೬೨): ಹೊರಸೂಸು : ೧. ಕನಕದಾಸರ ಭಕ್ತಿ 
ತರಂಗಿಣಿ ಅವರ ಕೀರ್ತನೆಗಳಲ್ಲಿ ಹೊರಸೂಸಿ ಹರಿದಿದ್ದಾಳೆ (ತರಾ. 6೬೭): 
ಪಿ. ಅವು ತಮ್ಮ ಬೆಳಕನ್ನು ಎಲ್ಲಾ ಕಡೆಗಳಲ್ಲೂ ಹೊರಸೂಸುತ್ತಿರುವುವು 
(695. ೪೯); ಸೌಂದರ್ಯ ಸೌರಭ್ಯಗಳೆನ್ನು ಅನಂತಕಾಲ ದಿಕ್ಕುದಿಕ್ಕಿಗೆ 
ಹೊರಸೂಸಬೆ:ಕು (ತುಂಗಳ. ೭). ೪. ಹರಿದಾಸರು ಮೆತ್ತನೆಯ ಧ್ವನಿಯಿಂದ 
ಮಮತೆಯನ್ನು ಹೊರಸೂಸುತ್ತಾ ಕರೆದರು (ಕಾಠೇಂ- ೨೦) ; ಮಾತಿನಿಂದ 
ಹೊರಬಂದ ನಿಟ್ಟುಸಿರು ಅವನ ಹೃದಯದಲ್ಲಾಗುತ್ತಿದ್ದ ಅಸಹ್ಮವೇದನೆ 
ಯನ್ನು ಹೊರಸೂಸುತ್ತಿತತ್ತಿ (ರುಕಾ: ೦೬೦). ಹೊಜಿಸೂಸು ; ೧. 
ಗಂಗೆಯಂ ಹೊತ್ತ ಹರನೊಳ್‌ ಪುರುಡಿಸಿ ಶಿರೋಮಧ್ಮದೊಳಿರಿಸಿದ ಕುಂತಳ 
ಕಾಳಿಂದೀನದಿ ಹೊಜಿಸೂಸುಗುವೆ)ಂದು (086. ೨೨೨೦); ಮಾಸಿದ ಸೀರೆ 
ಮಸಿಯ ತಿಲಕದ ಹೊಜಿಸೂಸುವ ಬಾಯ ಜೊಲ್ಲಿಂದ .. . ಮುದಿವೇಶಿಯ 
ರೆಡೆಯಾಡುತಿಹರು (ಕೂನವಿ- ೬-೧೪0) - ೨. ಆಸುರದ ಕಬ್ಬೊಗೆಯ ಕವಚದ 
ಕೇಸುರಿಗಳೊಳಬಿದ್ದುದುರಿ ಹೊಜಸೂಸಿ ಹಿಡಿದವು ಹಾವುಗಳ ಬಲು 
ಹೆೊದಜ ಹೊರಳಿಗಳ (ಕುನ್ಮಾಅ: ೨೦-೬೦). ೩, ತ್ರಿವಳಿ ಮೈಗರೆಯೆ 
ಹೊಕ್ಕಳ ಗುಣ್ಣು ಹೊಜಸೂಸೆ (೧4ರ. 0-00೭). ೫. ಹರಡುವಂತೆ 
ಮಾಡು ; ವ್ಯಾಪ್ತಗೊಳಿಸು : ಸಣ್ಣ ನನೆಯೊಳಗಣ ಪರಿಮಳವ 
ಹೊಜಸೂಸಿ ಇವಿ. ಗಜುಹಿಸಬಲ್ಲುದೇ ವಾಯು (ರೇಲಾನ. ೬೩-೦೨೪) - 
[ವೊಜ ( ಎ ಪೊಜಗು) - ಸೂಸ್ಸು] 

ಪೊಜಿಕಿಗೆ, ಹೊರಿಗೆ, ಹೊಟ್‌ಗೆ, (ನಾ). ೧. ತಲೆಯ ಮೇಲೆ ಭಾರ 
ವನ್ನು ಹೊತ್ತುಕೊಳ್ಳುವಿಕೆ ತ ವಿ. ಭಾರ; ತಲೆಹೊರೆ. 
೩. ಹೊಣೆಗಾರಿಕೆ ; ಬಾಧ್ಯತೆ; ಜವಾಬ್ದಾರಿ: ಮುಂದೆ ನಮಗುರ್ವ 
ಕೆಲಸದ ಪೊಜ್‌ಗೆಯುಂಟು ನೀನಿಂದುಹಾಸನನಿಲಿಗೀಗಳೊಡಗೊಂಡು ಬಾ 
(ಕೈ ರಂರಾ. ೩೦-9೨). ೪. ಕೆಲಸ; ಕಾರ್ಯ ; ವ್ಯವಹಾರ : (4). ೫. 
ಅಧಿಕವಾದ ಪ್ರಯತ್ನ; ಪ್ರಯಾಸ: ಮುಜ್‌ವುದಸುರರೆ ಸೇನೆಯೊರ್ಮೆ 
ದಿವಿಜರೆ ದಳಂ ವೆಜದೆಗೆವುದೊರ್ಮೆ ಪಡಿಬಲಿಸಿ ನೂಂಕುವುದೊರ್ವೆ 
ಪೊಜಕಿಗೆಯಿಂ (3೭ಫು: ೨೬-೦೯) - ಹೊರಿಗೆ: ೧. “ ವಹಿಃ, ವಾಹಃ, 
ವಹನಂ . . . ಊಢವ್ಯಂ ಈ ೯ ಹೊರಿಗೆ ” (ಕಾಕಕ್ಕ. ೬೦). ೨. ಯಾ 
ಹೊನ್ನಿಗೆಯೆರಡು ಬೆಳೆಯಲು ಸಹ ವರ್ಷ ೧ಕ್ಕೆ ಬಹ ಅಕ್ಕಿ ಅಂಗಡಿಯ 
ಹೊರಿಗೆಯ ಬಳ್ಳ ಅಯ್ವತ್ತರ ಛೆಕ್ಕದ ಅಕ್ಕಿ ಮೂಡೆ ೨ (ಎ. XX, 


೪ ೪೪; 1550); ಹೊತ್ತರಿಗಿವ ಹೊರಿಗೆಯನು ಬಿಡದೆತ್ತಿಕೊಂಡಾ 
ವಸ್ತೂಗಳಿಗಂ . ಸಂಭೇದವೆಂಬುದೂ ತೋರದಂತಿಹುದು 
(ಏನರ. ೪-೨೪). ಹ, ಪರಿಜನ ಸಾವಂತ ತಳತಂತ್ರ ಮಾರ್ಬಲದ 
ಹೊರಿಗೆ ನಿನ್ನದು (ಉುಕ್ಕಾಂಗ- €-೪) ; ಹೊರಿಗೆಯನು ನೋಡುವರೆ 


ರಾಯರಿಗೆರೆಯುನೆಂಬೀ ಬಿರುದು ದುರ್ಗದ ಮರೆಯ ಕಾಳಗವೇಕೆ ಗಂಡ 
ಸೂರ್ಯನೆಂಬವಗೆ(ಕಲ್ಕಾಶ. ೨೪೭). ೫. ಎಡಬಲದೆ ೂಳೊಬ್ಬ ರಂ ನಿಲಗೊಡದೆ 
ಹೊರಿಗೆಯಿಂದೀರ್ವರೆಚ್ಚಾಡಿದರು ಖಾತಿಯಿಂದ (ಕುರಂಗ. ೭೨-೦೪). 
ಹೊಜೌಗೆೆ : ೨. ಹಖ3ಯ ಹೊಯ್ಲಿನಲಮರಗಿರಿ ತಅತಟ್‌ಸೆ ತೂಳಿದರಸ್ವ 
ಶಸ್ತ್ರದ ಹೆೊಆ:ಗೆಯಲಿ ಹೂಳಿದರು ಹೊಗಿಸಿದರಾನೆಕುದುರೆಗಳ (ಕೊರರಾ. 
೩-೬-5) ; ಹೊಲ್‌ಗೆಯ ಶಬದಿನದುುತಕ್ಷಮತ್ವದಿ ಶಾಂತ ಮೆಆೆಯೆ (ತ 
೩-೪೨). ೩. ಹೊಟ್‌ಗೆಯಸಮಜ್ಞೇಯವಲ್ಲಿಯೆ ಕುಜುಹೆಡಂಗಿರಲಟಿವ 
ತಾ ತನ್ನಜ್‌ವು ಮಲ್‌ದಲ್‌ದೊಗೌಡು ಶಿವ ನಂಗ್ನತೆಯೊಳಿರ್ದಹನೊ (ಇಸಪು. 
೩೬-೨೨): ಕದನದ ಹೊಟಾಗೆ ದೊರೆಗಳ ಮೇಲೆ ಬಿದ್ದುದು (೪980. ೨೦-೦೮); 
ಮಜ್ಜಗಿ ಮಾಡುವುದೇನು ಮುಂದಣ ತೆಅನ ಕಾಬುದೆ ಪೌರುಷಂಂಗದ 
 ಹೊಟಿಂಗೆ (ತೊರಂ- ೫. ಹೊಜ್‌ಗೆಯಿಂ ಹೊಟ್‌ಯ 
ಹೊತ್ತೂಂ ನಡೆದು ಬೇಸತ್ತು (689 - ೩೭-೦೬೯) : ಹಜಯದರ್ಜುನ 
ನಿಂದ ಭೀಮನ ನೆಅವಣಿಗೆ ನೋಯಿಸದು ನಕುಲನ ಹೊಜ್‌ಗೆ 


೬೨೨೪೨೪೩) - 


ಪೊಲಿೌಸು, ಪೊರಿಸು. 


ಪೊಟಾಸು 


ಯೊದಗದು ಸೈರಿಸದು ಸಹದೇವನಾಟೋಪ ಇಜ್‌ವಡಾ ಮಾದ್ರೇಶನನು 
(ಕುನ್ಶಾಕ- 0-40). ೬. ರೀತಿ; ಕ್ರವಂ; ವಿಧಾನ: ಮುಲೆತರನೆಜಗಿಸಿ 
ಕೊಂಬ ಬಲುಮಂತ್ರದ `ಹೊಜಾಗೆಗಳನಆ್‌ದು ಭೂವಲಯವನಾಳು ನೀನು 
(೫ರೂ೫ಾಂ- ೨೦-೩೩) ; ಮುಂದಣ ರಾಜಕಾರ್ಯಕ್ಕೆ ಹೆೊಲ್‌ಗೆ ಯಾವುದು 
ಪೇಳಿಂ (ಉರ. ೦೩-೭). ಶಿ. ಹೆಚ್ಚಳ ; ಆಧಿಕ್ಕ ; ಅತಿಶಯ : 
ಹೊಟ್‌ಸುವಡೆ ದುಷ್ಕೀರ್ತಿ ನಮ್ಮಲಿ ಹೊಟೌಗೆಯಾಯಿತು ನಾಭಿಯಿಂ 
ಕೆಳಗೆಂಗುವುದು ಗದೆಯಿಂದ" ಸಲ್ಲದು ಶಸ್ತ್ರವಿದೈೆಯಲಿ (ಕುನ್ಮಾಗ. ೧೦-೩೯); 
ಮುಲ್‌ದುದಗ್ಗದ ಮಹಿವೆ: ಶೋಕದ ಹೊಣ್‌ಗೆಯಲಿ ಕಾತರಿಸಿ ನಡೆದನು 
ನೃಪತಿ (೭95: ೨-೦). ೮. ಫಲ; ಪರಿಣಾಮ: ಕರೆದು ನುಡಿ 
ವಂಬರದ ವಾಣಿಯ ಹೆಣಲ್‌ಗೆಯನು ನಿಶ್ಚೆ a (180. ೨೪-೨೩); ಇದಣಜಿ 
ಹೊಲ್‌ಗೆಯನಜಾತು ಭೂಪರು ವಧಿಸುವರು ಸತ್ತವರನಲ್ಲದಡದಕೆ ಪರಿ 
ಹಾರಾರ್ಥವನು ನಿಶೃ್ಚತಿಯಿಂದ ನಡಿಸಲಿಕೆ (ಮೂಂರಾ- ೬-೨೪). 
೯. ಶೀಕ್ಷ್ಣವಾದುದು ; ಕಠೋರವಾದುದು ; ಕಠಿನವಾದುದು : 
ಮಂಜಿನ ನೆರವಿಯಂತಳಿವವು ಹೊಜ್‌ಗೆಯ ತಪಕಘವವರ (ರಾಮಂ. 
೨೦-೦೪೦). ೧೦. ನಂಬಿಕೆ ; ವಿಶ್ವಾಸ: ಅಜ್‌ತು ಜಾನಕಿಯಿರ್ದ ಸಿಆ* 
ವನೆಯನದೋರ್ವರಜಾಯದಂದದೊಳಾನು ಪೊಕ್ಕು ಮಲ್‌ಯೇನು ನೋಡಿ 
ಬಂದಪೆನೆಂದವನೊಳು ಹೊಟ್‌ಗೆಯ ಮಾತನಾಡಿದನು (ಕಾಮು. 0೪-6೪). 
೧೧. ಕ್ಲೇಶ; ಸಂಕಟ : ನರಕಗಳ ಪರಿವಎಡಿಯ ನೋಡುತಂ ಸಾನಂದ 
ಬರುತಿರಲು ನುಡಿದ ಯಮನೊಂದು ಮಾತ ನರರೊಳತ್ಕೂಧೆವಂಂ 
ಪಾಪಿಷ್ಠ ಜೀನಿಗಳು ಹೆೊಜ್‌ಗೆಯಿಂ ಮುಕ್ತಿಯಹರಾವ ತೆಜದಿಂದೆನಲು 
(08೫9. 90-48), ೧೨. ಅಂಚು ; ಎಲ್ಲೆ; ತುದಿ: ಚಂಬಕ ಪಟಹ 
ಮವುರಿ ಕೊಂಬು ಕೊಳಲಿನಾಡಂಬರ ಬುರುಗು ನಪಿರಿಯ ಇಂಬಿನ ರವ 
ವೆಂಟುದಿಕ್ಕಿನ ಹೊಗೆಯ ಮುಂಬರಿದೊಡನೆ ಪರಿದುದು (ಳೂನಂ- 
00-3೪). 0. (2): ನಾಯಿಂದರಿಗೆ ತೆಲ್‌ಗೆ ಹೊಲಿಗೆ ಕಾಣಿಕೆ ಕಪ್ಪ ಬಿಟ್ಟಿ 
ಬಿರಾಡ ಆವುದೂ ಯಿಲ್ಲಯೆಂದು ಕೊಟ್ಟ ನಾಯಿಂದರ ಶಾಸನ (ಇ. 
[ಆ ಪೊಜು) 

ಸು, ಹೊಜಾಸು (ಕ್ರಿ). ೧. ಭಾರವನ್ನು 
ಹೊರುವಂತೆ ಮಾಡು : ಭಾರವನ್ನು ಹೇರು: ಬಲಭದ್ರಂ ದಾಸಿ 
ಯನೊರ್ಬಳಂ ನಿತಾಂತಕ್ರಯಮಾಗಲ್‌ ಕೊಂಡು ಪೊಟ್‌ಸಿದಂ ಬಲ್ಮೊಟಿ 
ಯಂ (ರಚು- ೦೨-೦೪) : ಒತ್ತರಿಪ ದನಿಗೇಳುತಾ ಪುರುಷೋತ್ತಮನು 
ನಂದನೂ ಬೆರಸಿ ಬರುತೊತ್ತಿನಲಿ ಮಡಿವಳನು ಘೊಜ್‌ಸಿದ ವುಡಿಗಳನು ಕಂಡ 
(ಸಾಳ್ಮರಾ. ೨೨-೩೮). ಪೊರಿಸು : ೨. (ಅಪವಾದ ಮೊದಲಾದುವನ್ನು) 
ಹೇರು ; ಆರೋಪಿಸು : ನೀನು ವರನ ತಂದಪಕೀರ್ತಿ ಪೊರಿಸಿದೆಲೆ ಮಗಳೇ 
(೪0%. ೩೨-೧). ಹೊರಿಸು: ೧. ಯಷಿಯು . . . ಮಣಿನಿಕರವಂ 
ಶಿಷ್ಕನ ಕೈಯೊಳು ಹೊರಿಸಿಕೆ.ಂಡು (ಸೌಗಂಂ- ೩೦೨-೩) : ಗೂಡೆಗಳನ್ನು 

- * ಕೆಲವರಿಗೆ ತಿಮ್ಮನು ಹೊರಿಸಿಕೊಟ್ಟನು (ಶಂಗಾಳ್ಕೆ- 60). ವಿ. ಇಲ್ಲದ 
ತಪ್ಪುಗಳನ್ನು ಮೇಲೆ ಹೊರಿಸಿ ಹೈಳ:ವುದು (ಸಿರ್ಕಾಂತಿ- ೩೨) : ಇಲ್ಲದ ಸಲ್ಲದ 
ಆರೋಪವನ್ನೆಲ್ಲ ಅವರ ಮೇಲೆ ಹೊರಿಸುವುದು (60ಹೂ. ೪೩) ; ತಪ್ಪು 
ಹೊರಿಸಿದರೆ ಒಪ್ಪುವವನ್ಯಾರು ? (ಗಾರ) . ಹೊಜಿತಿಸು ; ೧. ಉತ್ತಮ 
ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊಲ್‌ಯ ಹೊಟ್‌ಸದಿರಯ್ಮಾೂ 
(ಐಸನ- ೩%) ; ಹೊಳಲ ಜನದ ಸಮಸ್ತಭುವನಾವಳಿಯ ಭರಭಾರವನು 
ಹೊೊಟ್‌ಸಿದನಗ್ನಿದೇವರಿಗೆ (ಕೊರರಾ. 3-6-38) : ಸೂಳೆಯಂದದಿ ನಡೆವವಳ 
ತಲೆ ಬೋಳಿಸಿ ಕಸಹೆಡಿಗೆ ಹೆೊಆ್‌ಸಬೇಕವಳ (ಫುಕುದ- ೨3-09-೨). ೨. 
ಭಂಗವಎಲ್ಲದೆ ಬಿದ್ದ ನಿಮ್ಮಯ್ಕಂಗೆ ಹಳಿವನು ಹೊಳ್‌್‌ಸದಿಹ ಮನದಂಗವಣೆ 
ಯೂಂಂಟಾಗೆ ಮೆಚ್ಚುವೆನು (4ಾವ್ಮಾರ್ರೋ, ೭೪-೦೪) ; ನಿಮಗೂಣಯವ 
ಹೆೊಿಜ್‌ಸುವನೊ ಕೊಲತೆಯ ಹಾಯ್ಯುವನೆೊೊ ತನಗೆ (ತೊರಕಾ. 3-೩ ೦೦೦). 


73-11. 438-03 1647) 


೫7೯೮೪ 


೬2 
೦ 


30 


ಪೊಟು 


೩. ನಿರ್ವಹಿಸುವಂತೆ ಮಾಡು ; ವಹಿಸು: ಅರಸಂ ತನ್ನ ಮಗನಲ್ಲಿ 
ಯಾದೊಡಂ ತನ್ನ ಕುಲದಲ್ಲಿಯಾದೊಡಂ ಆವನೊರ್ವನ ಮೇಲೆ ರಾಜ್ಮ 
ಭುರವಂ ಹೊಜ್‌ಸಿಯಿಹಂ ತಾನವನೈಶ್ವರ್ಯವನಪಹರಿಸಬೇಕಾಗಿ ಮಾಡಿ 
[ಪೊಟು 4 __ ಇಸ್ಮು) 


ದವಂ (ಶಂಕತಂ. 46-೧೨). 


ಪೊಲಿ, ಪೊರು ಹೊರು, ಹೊಮಿ (ಕ್ರಿ). ಪೊತ್ತ,, ಹೊತ್ತ(ಭೂತಕೃ). 


ಪೊತ್ತು,, ಹೊತ್ತು, (ಭೂತನ್ಯೂ). ೧. ಭಾರವಾದ ವಸ್ತುವನ್ನು 
ತಲೆಯ ಮೇಲೆ ಅಥವಾ ಹೆಗಲಿನ ಮೇಲೆ ಇಟ್ಟೂಕೊಳು ಹೊತ್ತು 
ಕೊಳ್ಳು ; “ಪೊಟು - ಶಿರೋಧಾರಣೇ” (ಕಳರಾ) । ಬಲದೇವನಂತೆ 
ಪೆಣನಂ ಪೊತ್ತು ತೊಟಲ್ವ ಕ್ಷೇತ್ರಪಾಲರಿಂ (ಕಾವೈಸಾ- 839 ಕೂರ್ರಕ) ; 
ಒಡನಂದಯ್ವರುಮಂ ನಿಜಾಂಸಯುಗದೊಳ್‌ ಪೊತ್ತೆತ್ತಿ ತಳ್ತೂಳ್ವ 
ಸೀಲುಡುವಿಂದದು ಿತೆದಾ ಹಿಡಿಂಬವನಮುಂ ಪೊಕ್ಕಂ ಮರುನ್ನಂದನಂ 
(ಶಂಶರಾ- &-₹) ; ಬೆಟ್ಟಂಗಳಂ ಕಿತ್ತು ಪೊತ್ತಿವರನಿಟ್ಟು ಬೆನ್ನಟ್ಟಿದವೆವು 
(ಕೆಂಪು: 3೦-೩೩). ವಿ. ತಳೆ; ಧರಿಸು: “ಪೊತ್ತನೆನುತುಂ ಆಂತನೆನೆ 
ಧರಿಸಿದರ್ಥಂ್‌ (ಕಕ. ೦೩೪); ಸತ್ತ ಪೊತ್ತ ಕಣ್ಣಲಯದ ಬೆಳ್ಳನಲ್ಲೆ 
ನಜ್‌ದೆಂ ಧವಳಾಕ್ಷಿಯ ನೋಟದಂದಮಂ (ಶಂಶಕಾ. ೪-೬೬); ಪೊತ್ತ 
ಪೂತಳಿರ* ಬಾಡಿ ಕಣಂಗಿ ಚುಯ್ಕೆನುತುವಿ:ರ್ದುವು (ಕಬ್ಮಳಾ. ೩೦೪) ; ಎಳೆ 
ವೆಅಕಿಯ ಪೊತ್ತನ ಕುಮಾರನಂ ತಿನ್ನೆನುತ್ತುರಗುಸ್ಟ್ರದಿಂದೆಚ್ಚನು (ಕೆಂಘು. 
೪4-೨೨). ೩. ಪಡೆ: ಹೊಂದು; ತಾಳು: ಶಿಲೆಯೊಳ* ತಾಟಿಸಿ ತನ್ನಯ 
ತಲೆಯಂ ಜರ್ಜರಿತಮಸ್ತಕಂ 'ಮಡಿದತ್ಕೂಕುಲನೀ ವರಃಹದೇಹ 
ಮನಲಸದೆ ಪೊತ್ತಿರ್ದು ನಮೆದಪಂ ಧರಣಿಪತೀ (608. 8-0೭); ಕರೆಯಂ 
ನೆರನಂ ವಂಶ: ಕಜ್‌ಯಂ ಪೊತ್ತಪ್ಪುದೆಂದು ಸಂಗರಮುಖದೆೊಳ್‌ 
(ಕಮರ. ೧೯ ಶ್ರಯೋ). ೪. ಕೈಗೊಳ್ಳು; ಪರಿಗ್ರಹಿಸು : ಭವವಾರಾಶಿ 
ನಿಮಗ್ಗರಂ ದಯೆ ದಮಂ ದಾನಂ ತಪಂ ಶೀಲಮೆಂಬಿವೆ ಮೆಯ್ಯಾಗಿರೆ ಸಂದ 
ಧರ್ಮಮೆ ವಲಂ ಪೊತ್ತೆತ್ತುಗುಂ (60ಪು. ೨ ೭): ಲೆರೇನಂ ಪೇಳ್ದೊಡಂ 
ಕೈಮುಗಿದು ಸುಗಿದು ಪೆರ್ಬಿಟ್ಟಿಯಂ [ಶಾಕಾಂ. ಕೈಂಕರ್ಯಮಂ] ಪೊತ್ತು 
ಸಂಸಾರಾರಂಭಂಗೆಯ್ದು (ಕಕ್ಷಾಕ. ೦೪). ೫. ಸಹಿಸು; ಅನುಭವಿಸು: 
ಇನಿವಿರಿದು ಪರಾಭವ: ಪ್ರಾಕೃತಷೆರುಪಷಂಗಂ ಕಾಪುರುಷಂಗಂ 
ನಿಲ್ವುದರಿದು (೫ಂತಿಫು. 8-೬೬ ನ). ೬. ವಹಿಸಿಕೆೊಳ್ಳು ; ಸಿಂಗಪೊಸ್ತರ 
ಕಲಿ ನೆೊಬಮ್ಪದಿ ಅರಸರೂ ಪೆರ್ದೆನಡಿಗಳ್ಳಿಸಗೆ ಬೆಸಂಬೆತ್ತು ಷೊತ್ತನ್ನು 
ಮೇಗೆಟ್ಟಿನ್ಹು ಕಾದಿದೆೊ (ಎಳ. ೫1, ಶಳ್ಕಕೆ. 6-೨; ಸು. 810 ?): ತಂಗೆಎರ 
ಧರಭಾರಕ್ಕ ಮಡಸಿದ ಬಡತನಕ್ಕಮಡರ್ಗಮಳ್ಳದೆ ನೀಂ ಪೊತ್ತು ನಿತ್ತರಿ 
ಸುತ್ತುಮಿರೆ (8ಾಂಶಿಪು- ೪-೬೬ 5)- ಪೊರು : ೧. ದೊಡ್ಡ ನೊಳಬಗೆಗುದುುರೆ 
ನಲ್ಮೆಹೇರಂ ಪೊತ್ತು ಗೊಡ್ಡದಿಂದಳ್ನೆಲದಿ ನಡೆಯುಡಿಯಂತಿತ್ತು (ಉಲೂರ. 
8೨-೭೪) ; ದೆಂಕಣಿಯು ಸಾಲ್ಗಳಂ ಪೊತ್ತು ನೆಶ್ತಿಯೊಳಿಸೆನ ಕೊತ್ತಳಗಳಂದೆ 


ಪೊತ್ತು 


(ಶತ್ರಾಂಗ: ೩೭-೩೫೭), ವಿ. ವರ್ಷಮೇಘಂ ರಮ್ಯಸುರಚುಪಮಂ ಪೊತ್ತು 
ನಭದೊಳ್‌ ನಡೆಯುವಂತೆ! (3ತ್ತಾಂಗ. 38_0%%೩)- ೪. ಪಡಿನೆಳಲ 
ಪೊತ್ತು ತಾಂ ಧನ್ಯನೆ:ದಾ ಕೊಳು ಜುಮ್ಮೆಂದು ಪುಳಕಿಸುವ ಮಾಳ್ಕೆ 

ಒಯ್ವು ಕೇಡಂ ಪೊತ್ತು ಪೆಣ್‌ 
ತೆರಳ್ಳೆಯು ತೆರಳೆ (ಕಾರೆ. ೦೩೦-೨೭೯). ೬. ಸತ್ತವರ ಮೇಲೊಲ್ಮೆ 
ಯೆಂದೆೊಡೇಂ ಬಾಳ್ಗವರ್‌ ಪೊತ್ತು ಚೆಲ್ದಿನೊಳಎರ £ಡೆಗೆಯ್ಮೆ ಮುಗಿಸಿ 
ಮತ್ತವರ ಬದಿrಲರೆ ನಾಡಿಗೆನೆ ಕಳ:ಹುವುದು 


೬ಂಪಿಸಿದೆ ೨) (ಶತ್ರಾಂಗ- ೩೪-೪೧೫) ; 


(ಕಾಲೂರೆ. ೦೮೦-೪೦೦). 
ಹೊರು: ೧. ವಿನೀತಃ, ಸಾಧುವಾಹಿನ; _ ಎಳೆಯುಲಾಪು 2 
ಕುಮರೆಗಳಿಗೂ ಚೆನ್ನಗಿ ಹೊರಲುಳ್ಳ ಕುದುರೆಗಳಿಗೂ ಹೆಸರುಗಳು 
(ಸಿರ್ಕಾಂತಿ. ೨೪೪); ತನ್ನ ಬೆನ್ನಿನಲಿ ತನ್ನಳ್ಳದೆಯ ಹೊರೆಯ ಹೊತ್ತ 


ಹೆಮ್ಮೆಗೆ ಹಿಗ್ಗಿ (ಶತ್ರಾಂಗ, ೦೬-೪೩೫); 
ಆಡಬಲ್ಲವನಿಗೆ ಹೆಂಡತಿಬೇಡ (ಗಾರೆ). ಬ. 


ಹೊರೆಬಲ್ಲವನಿಗೆ ಆಳು ಬೇಡ, 


ಹೊರಬೇಕೈ ಕಷ್ಟವ 


ಪೋಲು 


ಸಹಿಸುವ ತನುವು; ಪರದುಃಖಕೆ ಕೂಗುವ ಮನವು (ಕಫ. ೭-೩) - ೭. 
(ಪಕ್ಷ) ವಹಿಸು : ಏನೇನು ಆಗಬೇಕೆಂದಿದೆಯೋ ಅದು ಹಾಗೇ ಆಗಬೇಕಾ 
ದದ್ದೂ ಎಧಿನಿಯಮ ಎಂಬುದು ಅವರ ಲೆಕ್ಕ. ಅದರಿಂದ ಗಣಪತಿಯನ್ನು 
ಹೊತ್ತು ಮತ್ತೆ ಹೆಂಡತಿಯಲ್ಲಿ ಅವರು ಮಾತು ಎತ್ತಲಿಲ್ಲ (ಹೊಸಕಿ. ೩೦). 
ಹೊಟು: ೧. ಜಂಗಮವೆನ್ನವರೆನ್ನವರೆನ್ನವರೆಂಬವರ ಕೆರಹ ಹೊತ್ತಿರಿ 
ಸೆನ್ನನು (೨ಸನ- 4೬೨) ; ಪೃಥಿವಿ ನೆಗ್ಗಿತು ಹೊತ್ತ ಕಮಠನ ವ್ಯಥೆಯನಾರು 
ಸುರುವರು (ಕುವ್ಮಾರ್ರೋ. ೨-೩೦) ; ಅಗಣಿತಲೋಕಾದಿ ಲೋಲ೭ಗಳುದರದಿ 
ಸೊಗಯಿಪ ನಾರಾಯಣನ ಹೆಗಲೊಳು ಹೊತ್ತು ಖೇಚರದೆ ಸಂಚೆ೦ಸುವ 
ಖಗರಾಜ ಕರುಣಿಪದೆಮಗೆ (ಹಥೋಹತ. ೦-೧೩) - ವಿ. ₹ಕ್ಷಪುಟದಲ್ಲಿ ಕತ್ತುರಿಯ 
ಹೊಗರೆತ್ತುತಿರೆ ಅಕ್ಷಿಗಳು ಕರುಣರಸಮಂ ಹೊತ್ತು ಬಳಲುತಿರೆ (216 
0-009); ಮಹಾಪ್ರಮಥೋತ್ತಮಪುರಾತನಗಣಾಂಘ್ರ)ಗಳಂ ಹೃದಯದಲ್ಲಿ 
ಹೊತ್ತು (2ಸಶು. ೩೬-೩40): ಹೊತ್ತ ಜೋಹದ ಜಾಳಿ ಲೇಸಾಯಿತ್ತು 
ನಿನಗುಪದೇಶಮಂತ್ರವನಿತ್ತವನ ವರ್ತನವದೆಂತುಟೊ (ತೊರರಾ. ೪-೪-೪೦). 
೩. ತ್ರಿಣಯನನ ಬೆಸನನಾಂ ಪಡೆದೆನೆಂದುರ್ಬತುಂ ಪರವಶೀಭೂತನಾಗುತ್ತೆ 
ಮಹಂ ಹೊತ್ತು ಹರುಷದಿಂ ದೇವಿಯರ್ಗಿತ್ತು (216. ೦-೩೯) : ಹರಿಹರ 
ನೆನಿಪ ಪೆಸರ ಹೊತ್ತ ಹರನಂತಕಮದಹರಂ (ಬಸಪ್ಪ. 89-98) ; ಎತ್ತಿದೆನು 
ನಂನಾಶರೀರವ ಹೊತ್ತು ಹೊತ್ತಳಲಿದೆನು ಸಲೆ ಬೇಸತ್ತೂ ನಿನ್ನಯ ಪದವ 
ಕಾಣದೆ ತೊಳಲಿ ಬಳಲಿದೆನು (ಶಂಸಾ. «೦, ೫. ಧನು ಮುಅ್‌ಯೆ ದಿಟ್ಟ 
ಯ್ಲುತನವೀತನಲಿ ಸಾಕಿನ್ನೆನುತ ಗುರುನಂದನನು ಮುರಿದನು ಹೊಗರು 
ಮೋಟಕಯ ಹೊತ್ತ ದುಗುಡದಲಿ (ಕುವ್ಮಾಳ. ೦೪-೩೦): ಕುಂದು ಕೊಆತೆಯ 
ಹೊಟುವ ಹೆಣ್ಣೆ ನೀನು (ಕಂಠಂ. ೩-ಂ6೩)- ಲೆ. ಭಾರವಾಗಿರು ; 
ಹೊರೆಯಾಗಿರು : ಈ ನಾಲಗೆಯ ಸಾಲವನೀಗ ಕೈಯಲಿ ತಿದ್ದಿಕೊಡು 
ವರೆ ಹೋಗದೇ ಹೊತ್ತಿಹವೆ ಹೇಳಿನುತೆಚ್ಚನಾ ಭೀವು (ಕುವ್ಮಾಕ: ೨-೦೪): 
೯. ಹೇರಿಕೊಳ್ಳು ; ಆರೋಪಿತಗೊಳಂ್ಭ : ಅದಜ್‌ಂದಾದ ತಪ್ಪನ 
ದೆಂತು ಹೊಜ್ಜಿವೆಗರಿ (ಬಸಫು- ೩೯-೩೨) ; ಮನ್ನಣೆಯ ಬಿಲ್ಲ ಗುರುವಿನ 
ಬಿಂಕ ಬಯಲಾಯಿ.ಲ್ಲಿಯೆಂಬಪಕೀರ್ಶಿ ಹೆ೧ಜುವುದು ಬಲ್ಲೆನು (ಕುವ್ಮಾರ್ರೋ, 
04-00)- ೧೦. ಗರ್ಭದಲ್ಲಿ ಧರಿಸು : ಸತ್ತವರಿಗಳಲೇಕೆ ತನ್ನನು ಹೊತ್ತ 
`ವರು ಹೆತ್ತವರುಗಳು ತಾ ಸತತ್ತಿಹೋಗುವರಲ್ಲದುಳಿವರೆ (ಹಂಸಾ- ೪೨) ; 
ಒಂಭತ್ತು ತಿಂಗಳು ಹೊತ್ತ ಮಾತೃಕೆಯ ಪಾದಾಂಭೋರುಹಕಲರ್ಗಜಕಿದು 
(ಮೋಹಕ, ೨೪-೪೦). ೧೧. (ಯಂಣವನ್ನ್ಗ) ಹೊಂದು: ಮಾಜ್‌ದ 
ತಲೆಯ ಭಂಡವ ಹೊತ್ತಿರದೆ ಕೈಕೊಳಲಿ ಕರ್ಣೂದಿಗಳು (ಕುವ್ಮಾರ್ರೋ- 8-೪). 
೧೨. ಸಂಕಲ್ಪ ಮಾಡು ; ಪ್ರತಿಜ್ಞೆ ಮಾಡು : ಹೊತ್ತ ಭಾಷೆಯೊಳಿ: 
ಪರಿಯೊಳೆಂಬತ್ತುವರುಷಂಗಳು ಶಿವೈಕ್ಕರ ತೊತ್ತೂಗೆಲಸಂ ವತಾಡಲು 
(ವಿಸಫೈ- ೨೬-೬೨): 

ಪೊಜುಪೊಣು. ಹೊಜುಹೊಣು (ದ್ವಿರುಕ್ತಿ) : ಮತ್ತೆ ಪಿಟ್ಟವ್ವೈಯ 
ಸುಭಕ್ತಿ ನಿಮಿತ್ತದಿಂ ಚೋಳಂಗೆ ಮಣ್ಣಂ ಪೊತ್ತು ಪೊತ್ತೊತ್ತಿದ ತಲೆಯ 
ಕಿಜುಕುಣಿಗಳಂದದಲಿ (91ಥು. ೩6-8೬) : ಎತ್ತಿದೆನು ನಾನಾಶರೀರವ 
ಹೊತ್ತು ಹೊತ್ತಲಸಿದೆನು (ಶಂಸಾ- ೩೦). ಪೊತ್ತುಕೊಳ್‌, ಹೊತ್ತು 
ಕೊಳ್ಳು ಇ ತಲೆಯ ಮೇಲೆ ಹೊರು. ಧರಿಸು : ನಿನ್ನಂ ಪೊತ್ತು ಕೊಡು 
ಪೋಪೆನೆನೆ (ಕಾಫುಂತ್ರ. ೭೬); ನಲ್ಲಳ ಪಾದಮಂ ತಲೆಯೊಳ್‌ ಪೊತ್ತೂಕೆೊಂಡು 
(ರರ್ಮಾಮ್ಮ, ೨-೧೨೪) ; ಹೊತ್ತಿ ಕೊಂಡೊಯ್ದಿಳುಹಿದೆನು. ನದಿಯೊತ್ತಿನಲಿ 
ತಾಂಡವನ ಬಳಿಯಲಿ (ಕೊರರಾ. ೨-೩-೨೬) ;: ನೀನು ಭೂಮಿಂ 
ಯನ್ನು ಸ್ವಲ್ಪಕಾಲ ಹೊತ್ತುಕೊಂಡರೆ ಅವನೇ ಹೋಗಿ ಚಿನ್ನದ ಸೇಬು 
ಗಳನ್ನು ತಂದುಕೊಡುವನು (ಮತಿಸ. 000)- ಪೊತ್ತು ತರ್‌, ಹೊತ್ತು 
ತರು- ಹೊತ್ತುಕೊಂಡು ಬರಂ: ತಮ್ಮ ಪೊತ್ತುತಂದಿಪ್ಪೆಯ 
ಪೂವುಮಂ ಬೇಳದ ಪಣ್ಣುಮಂ ಕನ್ನೆಯ ಮುಂದೆ ಪೊಖ್ಲುೂೂ (ರರ್ಮುಮ್ಮ. 


೫೯೮೫ 


16 


ಪೊಟ್‌ 


4-೩) ; ಅಮಳಾಂಬುವಂ ತಾಂ ಪೊತ್ತುತಂದು ಸುಗೋಮಯದಿ ಬೆರ 
ಸುತ್ತೆ (9ಸಥು. ೦6-೩9); ಹೊರಗೆ ಇರುವ ಕಟ್ಟಿಗೆ ಹೊರೆಯನ್ನು 
ಹೊತ್ತುತಂದು ಒಳಗೆ ಹಾಕು (ರೂಂ). ಹೊತ್ತಾಡು ಇ ಪುರಸ್ಕರಿಸು 
(?) : ವಸ್ತುಕ್ರೀವಿದನಾಗಿ ನಿತ್ಕಾನಿತ್ಯವ ಹೊತ್ತಾಡಿ ಮುಕ್ತಿ 
ನಿಶ್ಚಯವಾದಲ್ಲಿ ಪ್ರಾಣಲಿಂಗಸಂಬಂಧೆ (ಮೋ*ರಹಿ- ೧೨3೦-೪೬೦). ಹೊತ್ತು 
ಹಾಕು - ೧. ಕಳುಹಿಸು; ರವಾನಿಸು: ಈ ಕಾಗದ ಪತ್ರಗಳನ್ನು 
ಬೇಗ ಹೊತ್ತುಹಾಕಬಾರದೇ? (ಕೂ). ೨. (ಶವವನ್ನು ಶ್ಮಶಾನಕ್ಕೆ) 
ಒಯ್ಯು ; ಸಾಗಿಸು ; ಹೊತ್ತು ಹಾಕಲು ಜನ ಸಿಗುವುದಿಲ್ಲ, ವ್ಯಾನಿಗೆ 
ಹೇಳಿ ಕಳುಹಿಸು (ಕಂ). [ದೇ.॥8 ತಮಿ, ಮಲ. ಪೊಲಿ ; ಕೊಡ. ಪೊರೀ ; 
ಕೋತ. ಫೊರ್‌; ತೊದ. ಪೀಟ್‌] 


ಪೊಜುಕೆ (ನಾ). ಹೊರುವಿಕೆ ; ಧರಿಸುವಿಕೆ ; ಕೆಯುಕೆ, ತಿಲುಕೆ, ಪೊಡುಕೆ 


(ಕರ್ಮಿ ನು. ೩೩೭ ಪ್ರಯೋ). [ಪೊರ + ಕೆ) 


ಪೊ". ಪೊರೆ, ಹೊರೆ. ಹೊಲ (ನು). ೧- ಒಜ್ಜೆ ; ತೂಕ ; ಭಾರ : 


ತುಜುಗೆಮೆ ನೀಳ್ದ ಪುರ್ವ ನಿಡುಗರ್ಣ ಪೊಜಕಿಯಲ್ಲದೆ ಬಟ್ಟಿತಪ್ಪ ಬಾಯ್ದೆ ಆಕಿ 
(ತಂಶಠಾ. ೦-006) ; ಆಭರಣದ ಪೊಜಕಿಯಂ ತಳಿವಾಭರಣಪ್ರಿ ಯರ ತೆಜಿದೆ 

ನಿದ್ಮೊಂದಿಗರಾಭರಣದ ಪೊಜಿಹಯನೇಕದಂ ವಪೊತ್ತಿರ್ಪರ್‌ 
(ಕಾದಂಉ. 0೦6); ಅಲಸಪದಕ್ಕಲಕ್ತಕರಸಂ ಪೊಜಕಿಯೆಂಬಿನಿತೊಂದು 
ಚಿತ್ತಮಾ ಲಲನೆಗೆ ದೇವಕೀವನಿತೆಗಾದುದು ನಿರ್ಭರಪೂರ್ಣಗರ್ಭದೆೊಳ್‌ 
(8ಗ8. ೨-೪೪). ೨. ತಲೆ, ಹೆಗಲು, ಗಾಡಿ ಮೊದಲಾದುವುಗಳ ಮೇಲೆ 
ಇಟ್ಟುಕೋಡು ಸಾಗಿಸುವ ಸೌದೆ. ಹುಲ್ಲು ಮೊದಲಾದಂವುಗಳ 
ಕಂತೆ,--ಗಂಟಂ; ತಲೆಭಾರ: ಪುಳ್ಳಿಯ ಪೊಜ್‌ಯಂ ಪೊತ್ತು 
(ನಡ್ಡಾರಾ. ೭೭-೨೩): ಅಂತು ಪೊತ್ಕು ಪುಲುಪುಳ್ಳಿಯ ಪೊಜಯನಿಳುವಿ 
ಭೇರಿಯಂ ಪೊಮು (ರರ್ಮುಶ- ೨-೩೪ 5): ಪುಲಿದೊಗಲ ಪೊಚಕಿ ಜೇನು 
ತುಪ್ಪ ನಳಿಗೆ ಮೇಣದ ಮುದ್ದೆ (ಸಾಕ್ಮಛಾ. ೦೬-೬) ಹಿ ದೊಡ್ಡ 
ಆಕಾರವುಳಂದಂ ; ಭಾರವಾದುದು ; ಒಂದು ಪೊಜಿ್‌ ಜಡೆಯುಮಂ 
ಪಲವಂದದ ಮುಂದ್ರೆಯುಮನೆಯ್ದೆ ಪೊತ್ತೆನ್ನಲ ಬಾಯೆಂದು . - - 
ಕರೆಯರೆಮ್ಮು ಭಳಾರರ್‌ (ನುತ. ೪-೭೪). ೪. ಹೊಣೆ; ಜವಾಬ್ದಾರಿ : 
ಎನ್ನನೋವ ಕಾವ ಪೊಜಕಿ ತಮ್ಮಡಿಯೊಳೆಂದು ಕಣ್ಣೀರಿಡುವುದುಂ 
(ಕಾಶಾಕ್ಕ- ೩೫-00). ೫. (ಹಣದ) ಗಂಟು : ನಿನ್ನ ಪೊಜ್‌ಗಾರ್ಪವರಿಲ್ಲೂ 
ದೊಡಮೆನ್ನ ವಿನಯಕ್ಕಲ್ಲಿವರಂ . ಪಿಡಿದು ತರಲ್ವೇಟ್ಕುಂ ತನ್ನಿಮೆಂದು 
ಪೊಅಯಂ ಕಳೆದುಕೊಳೆ ಕೊಟ್ಟು ನಡೆದು (೧೫ರ. 9-೦೦ ವ). ೬ 
ಆಧಿಕ್ಕ; ಹೆಚ್ಚಳ : ಪರಿಭವದ ಪೊಲ್‌ಯನಾಂತಿರ್ದರಾತಿಗಳ್ನಳ್ಳಿ ತನ್ನ 
ಕುಲಮುಂ ಚಲಮಂಂ ದೊರೆಯುಂ ಕಿಡೆ (60ಫಿ. ೦೨೯೬). ಮ. ಹೊರೆ 
ಯಂತಿರುವ ಮುಡಿ. ತಲೆಗೂದಲು; ಕೇಶಭಾರ : ಮುಳಿದುಟ್‌ 
ದೋಪರಳೈರ್ಜೆ ಮುಗುಳ್ತುರಿವಂತೆ ಮುಗುಳ್ತು ನಾಣ ಜಾಣೊಳಗು 
ಸಡಿಲ್ವಿನಂ ಪೊಆಕ ಸಡಿಲ್ಲು ಕದಂಪು ಬೆಳರ್ತು ಬಾಡೆ (ಳಾರ್ಯಸಾ. ೭೨೩). 
ಪೊರೆ : ೧. ಉಡೆಯ ಪೊರೆಯೊಡಲ ಪೊಶೆಯಾಗಿ ಬೆಮರೇರೆ (ಕಾಊ6. 
080-೩೩೦). ಪಿ. ಕೆಟ್ಟಳಿವ ಕಾಡಿನುರುವಲ್ಲಳೆಂ ಪೊತೆಯೆರಡ ಕಟ್ಟೆ 
ಕೊಂಡೊಯ್ದರೇಂ ಪೊ.ಯ್ತೆ ಕಾಡಂದಂ (ಕಾಂರ- 0೨6-೨೬೩). ಹೊರೆ : 
೧. ಧರಣಿಯ ಹೊರೆಯೊಳು ತಿಣಂಕುವ ಫಣಿ ಮೇಲೆ ಹಾಯಾಗಿ ಹರಿ 
ಮಲಗಿಹನು (ಇಂಕಾನ. ೦೦೪-೭); ಅಂತರಾಳದ ರಸಗಳು ನಮ್ಮ ಮನಸ್ಸು 
ಮತ್ತೂ ಜೀವನವನ್ನು ಪ್ರಚೋದಿಸಲಾರದೆ ಹೋದರೆ ಆ ಜ್ಞಾನ ನಮ 
ಗೊಂದು ಹೊರೆ (ಶಿಕ್ಷರ- ೨೩೮6). ೨. ಯುದನು ಬಾಣರಾವಿ ಕಸಬೇಗ್ರಾವಜಿನು 
ಗ್ರಾಮಗಳ ಆಯ ಬೆಳಿಸಿ ಮೆದೆ ಹೊರೆ ಸೊಪೆ ಅಳಿತ್ತಿ 'ಕಾಳು ಹಳಿಗಳ ವಳಗೆ 
ಯಿದನ್ನ. ' ಮಾನ್ಮಗಳು (ಎಳ. ೫1, ಶೊಳಳಾ, ೨೩-೦೨೬; 2666); ಬ್ರಹ್ಮ 
ಯಷಿಗಳು . . . ಕುಶಾಸನಗಳಲ್ಲಿ ಕಟ್ಟಿರುವ ಅರಣಿ ಮೊದಲಾದ ಯಜ್ಞ 


ಪೊಅಟಿಕಾಂ 


ಪಾತ್ರೆಗಳ ಹೊರೆಗಳಂ ಹೊತ್ತು (ಇ ಗಂ೦- 8೦೨-೦೧). ೪. ನಾನು ಯಣ 
ತೀರಿಸುವ ಹೊರೆಯನ್ನು ನಿರ್ವಹಿಸುತ್ತಿರುವೆನು (ಹುತ್ತ: 60); ಈ 
ಕೂಸಿನ ಹೊರೆಯೆಲ್ಲಾ ನಿಮ್ಮ ಮ್ಯಾಲ ಒಬ್ಬಸೀನಿ (೮ದಯ- ೬); ಬರೀ 
ಮಾತಿನವ ಹೊರೆ ಹೊತ್ತಾನೇ? (ಗಾರ)- ೮. ಗುಂಪು; ರಾಶಿ: ಕರದ 
ಶೂಲದ ಪೆಣನ ಹೊರೆಗಳ ಸುರೆಯ ಘಟೆಗಳು ಮುಕ್ಕುಳಿಸಿ ಜೋಂಪಿರಿವ 
ಕಂಗಳ . . . ನರೆಕಪಾಲದ ಮೂಲೆಗಳ ಸಂಗರದ ತಾಟಕಿಯೆನಿಪ ರಕ್ಕಸಿ 
ಬಂದಳಾಹವಕೆ (6500. ೦-3೦-೨); ಅವರು ನಮಗೆ ಒಂದು ಹೊರೆ ಪುಸ್ತಕ 
ಗಳನ್ನು ಕೊಟ್ಟರು (೫6ರ. ೨೦೨). ೯. (ಆಲಂ) ಬೇಡವಾದ ಹೊಣೆ 
ಅಥವಾ ವ್ಯಕ್ತಿ : ಅವ್ಕಕ್ತರೀತಿಯಲ್ಲಿ ತನ್ನನ್ನು ಹೊರೆಯಾಗಿ ಕಾಣುತ್ತಿರು 
ವಂತೆ ಅವನಿಗೆ ತೋರುತ್ತಿತ್ತು (೩08. ೩೦). ಹೊಜಿಕೆ; ೧. ನಾಗರಾಜ 
ನುತ್ತಮಮಣಿಮಸ್ತಕಕ್ಕೆ ಹೊಜಕಿ ಹಿಂಗಿದುದು (ಎಇ. X೪1. 9೬-೦೩; 1147): 
ನಿನ್ನ ಸೌಕುವತಾರ್ಯಕ್ಕೆ ಹೂದೊಡಿಗೆ ಹೊಟ್‌ ನಿನ್ನ ಮಂಖಮಂಡಲಕ್ಕೆ 
ಶಶಿಮಂಡಲಮುಪತ್ಚರಶಿಯ ಪಾತ್ರೆ (ನಂಐರ- ೦೪-೦೬); ಹಸುಳೆಗಮರಾ 
ಚಲದ ಹೊಲಕಿ ಸೈರಿಸುವುದೇ : ಮಲ್‌ಹೆಲ್ಲೆ ಸಿಂಹದ ಮಸಕತಿದಿರೇ 
(ಕುರ್ಯಾಂ ೩-6೪): ಕ್ಷಿತಿಗೆ ಬಲುಹೊಆ್‌ಯಾಯ್ತೂ ಬದುಕುವ ಗತಿಯ 
ಕಾಣದೆ ಸಕಲದೇವಪ್ರತತಿ ನೆರೆದೈತಂದು ಕಂಡುದು ಕಮಲಸಂಭವನ 
ಔ8ೂರಕಾ. ೦-6-೪೩)- ೨. ಸಾಸಿರ್ವ್ವರುಂ ಬಿಟ್ಟ ಧೆರ್ಮ್ಗು ಎಲೆಯ 
ಹೇಜಾ್‌ಂಗೆ ಬೇಳೆ ಹೊಲಿಗೆ ಬೇಳೆ ಹೊತ್ತಳಕ್ಕೆ (»ೌಇಇ- 21-11, ೦೨೨-೦೨; 
1072); ವಂಣಿಮಯದ ಮೋಹಳದ ಹಿರಿಯುಬ್ಬಣದ ಸಬಳದ ಶೂಲ 
ಸುರಗಿಯ ಕಣೆಯ ಹೊ ಚಾಚಿದವು ಕಟಕಾಚಾರ್ಯನಿದಿರಿನಲಿ (ಕುವ್ಮಾರ್ರೋ, 
0೫-೦೪); ಕರಿಯ ಮದ್ದಿನ ಪೊಟ್ಟಣ ಕಟ್ಟಿದಂಬಿನ ಹೆಅ್‌ ಹುರಿಮರಳಿನ 
ರಾಶಿ ಅರೆದ ಸಾಸವೆಗೊಡ ಕಾದಡವಿಯ ಬಹುಹರವಿಗಳೊಬ್ಬದುವಾಗ 
(೪05ರ. ೦೦-೦೩೩). ೭. "ಹೊಟ್‌ದಲೆ' ಪರಾ. 

ಪೊಲಕಿವೊಟಕ (ದ್ವಿರುಕ್ತಿ) : ನಿನ್ನೀ ಪೊಅವೊಜಯಲಟಲ್ಲಳ ಭಾರಕೆ 
ನಡುಗಿದವೆನೆ (€ದೃಶ್ರ- ೨6-೬೦೭೩)- [ದೇ.ಗ ತಮಿ. ತ್ರಿ; ತುಳು. ಪ್ರದೆ, 
ಹೊರೆ ; ಕೊಡ, ಪೊರೆ; ತೊದ. ಪಲ] 
ಪೊಜಿ್‌ಕಾಜಿ, ಹೊರೆಕಾರ, ಹೊಟ್‌ಕಾಅ, ಹೊಟ್‌ಗಾಜಿ (ನಾ). ೧. 
ಹೊರೆಯನ್ನು ಹೊತ್ತಿರುವವನು : ಪೊಅ್‌ಕಾಅನ ಪೊಜಕಿಯೆಂತಂತೆ 
(ನಾ: 4-8) ; ಗುಲ್ಮದಂತೊತ್ತುವರ್‌ ಪೊಜಕಿಕಾಜನಂತೆ ಬಿಗಿದು 
ಕಟ್ಟುವರ್‌ (ರರ್ಮಾನ್ಮು. ೩-೭೩): ನಿಸಿಯೆಂಬ ಗಜದ ಪುರದ ಪೊಲ್‌ಕಾಲಅ 
ನಂದೆಸೆದು ಮಜಕಿಯ ಸಾರೆ ಸೂರ್ಯ ವಿಷಮಕೋಪದಿ ಚಿರಿವರಿದಂತಾ 
ತಮ ದಶದಿಕ್ಕು ತಂಂಬಿತೇನೆಂಬೆ (ಅನಂತ: ೩-008). ಹೊರೆಕಾರ : ೧. 
ದಾರಿಯಲ್ಲಿ ಹೋಗುವ ಒಬ್ಬ ಸೌದೆ ಹೊರೆಕಾರನ ಜೀವನ ಇಷ್ಟು ದುರಂತ 
ವುಗಿರಬಹುದೆಂದು ಯಾರಿಗೆ ತೋರಬೇಕು? (ಸ್ಮ್ಮಳ. 111. 90). 
ಹೊಣಿಕಿಕಾಅ : ೧. “ಭಾರವಾಹ, ಭಾರಿಕ- _ಹೊಜಕಿಕಾಜ” (ನಾಕರಾ- ಕಿ). 
೨. ಹೊಣೆಯನ್ನು ಹೊತ್ತಿರುವವನು.._ವಹಿಸಿಕೊಂಡಿರುವವನು : 
ಮತ್ತೇಕೆ ಹುಸಿಯ ಹೊಲೆ ಹೊಲ್‌ಕಾಅ ಕರೆದೆಯೆನೆ ತೆತ್ತ ಸಾಲವ 
ಭರದೊಳಟ್‌ಯದಾಡಿದ ನುಡಿಗೆ ಹೊತ್ತ ಹುಸಿಯಳಿಯಬೇಕೆಂದೆನಲು 
ನಿನ್ನ ಕುಲವಳಿದಲ್ಲದಳಿಯದೆನಲು (ಜತಳಾ. ೧೦-೨೪); ಕ್ಷಿತಿಯ ಹೊಣಕಿಕಾಜರಿಗೆ 
ಸೌಖ್ಯಸ್ಥಿ ತಿಯ ವತಾಡುವೆನಿನ್ನು ಕುರು ಭೂಪತಿ ವಿರೋಧಿಯ ವಿಧಿಯನೀಗಳೆ 
ತೋಣಸುವೆನು (ಕುವ್ಮಾಂ. €-೪)- ಹೊಟ್‌ಗಾಅಿ : ೨. ಮೇದಿನಿಯ 
ಹೊಲ್‌ಗಾಜರೆಲ್ಲರೂ ವೇದಿಸುತ ಬೆಂಡಾಗುತಿರ್ದರು (ಸಂಧಶ- ೪-೬). 

[ ಪೊಜೆ 4 - ಕಾಜಿ] 

ಪೊಜಗಟ್ಟು, ಹೊರೆಕಟ್ಟು, ಹೊಟ್‌ಗಟ್ಟು (ಕ್ರಿ). ಹೊರೆಯಾಗಿ 
ಕಟ್ಟು ; ಗಂಟುಕಟ್ಟೂ : ಅಂಕು ಪೊನ್ನಂ ಪೊಚಕಿಗಟ್ಟಿ ಕೊಂಡು ಮತ್ತಮಾ 
ಪುಣಿಸೆಯ ಮರೆದೊಳ್‌ ಪೊಕ್ಕಡಂಗಿರ್ಪುದುಂ (ಶೂಕಕಂ. ೦೬೫-೭೪); ಪೆರ್ಬಲಿ 


೫೯೮೬ 


10 


20 


ab 


30 


40 


ಪೋಠಿ್‌ಯಾಳ್‌, 


ಪೊಟಿತ್ತೊನ್‌? 


ಪೊಟಲ್‌ 


ಬಿಡುವುರುಗೋಡುವಲೆಯೆಂಬಿನಿತಂ ವೊಜಕಿಗಟಿ ಹೈ ಕಾನನಸ್ಥಲದೊಳಗಲ್ಲೂ 
ತೋಹುವಿಡಿದೊಡ್ಡಿದರೆಯ್ದೆ ಪುಳಿಂದನಾಯಕರ್‌  (ರಕಳು. ೨-೦೦೫). 
ಹೊರೆಕಟ್ಟು : ತೋಟಕ್ಕೆ ಹೋಗಿ ಸೋಗೆಗಳನ್ನು ಆರಿಸಿ ಹೊರೆಕಟ್ಟ 
ಕೊಂಡು ಬೇಗನೆ ಬಂದುಬಿಡು (ಊಂ). ಹೊಲಿಕಿಗಟ್ಟು : ಆ ಹುಲ್ಲ 
ಒಕ್ಕಿ ಮೆಟ್ಟಿಸಿ ತೂಜುವಾಗ ಹೊಟ್ಟ ಕಳೆದು ಭತ್ತ ನಿಂದು ಹುಲ್ಲು ಹೊಟ್‌ 
ಗಟ್ಟಿತ್ತು (ಕೋಳಿಕಾ, 098-888) ; ಬೆಳೆದ ಭೀಮಾಟವಿಯೆಡೆಯೊಳುಜ್ವಳ 
ಸುಗಂಧದ್ರವ್ಯಮೂಲಿಕೆಗಳನಅಸಿ ಹೊಲಕಿಗಟ್ಟೆ ಹೊತ್ತೂ ಪಳಾಸಪುರವೆಯ್ದೆ 
(ಸಾಳ್ಕಳಾ, ೧೭-1೦). (ಪೊಟ್‌ 4 ಕಟ್ಟು) 

ಪೊಟ್‌ ಯಾಳು, ಹೊರೆಯಾಳ್‌. ಹೆೊಟ್‌ಯಾಳು 
(ನಾ). ಹೊರೆಯನ್ನು ಹೊರುವ ಆಳಂ. - -ಸೇವಕ : ವೊಜಕಿಯಾಳ್ಗೆ 
ಳೊಟ್ಟೆ ವೇಸರಮೆತ್ತು ಬಂಡಿಗಳ್ಲಿಆಕ ಕನಕಭಾರದಿಂದೈದಿದುವು (ಕೈ ೦೮೫. 
8-೭೩)- ಪೊಟಿಕಯಾಳು : ಆಣಿಮುಶ್ತಿನ ಕಂಠಮಾಲೆ ಚೌಕುಳಿ ಪೊನ್ನ 
ಕಾಣಿಕೆ ಫೊಆ್‌ಯಾಳು ಸಹಿತ ಕ್ಷೋಣಿಪ ಮಧುರೆಯ ತಿರುಮಲೇಂದ್ರನ 
ಸುಪ್ರವೀಣಮಂತ್ರೀಶನೈತಂದ (ಕಂನಂ- ೨೦-೬6). ಹೊರೆಯಾಳ್‌ : 
ನಿಯೋಗಿ ಹೂವಯ್ಯ. ಕೆಳದಿ ಶಿವಪ್ಪನಾಯಕನ ರಾಯಭಾರಿ ಹೂವಯ್ಯನ 
ಪರಿವಾರದವರು ಹೊರೆಯಾಳ್ಗಳು (ಮೂಂತ್ರಕ. 6-೭). ಹೊಅೆಯಾಳು : 
ಅಗಣಿತದ ಪೆಟ್ಟಿಗೆಯ ಹೊಜಕಯಾಳುಗಳ ಸಂದಣಿ ನೂಕಿದುದು ಸರಕುಗಳ 
ಸದಳದ ಭಂಡಿಗಳು ಭಾರಿಸಿದವಿಳೆ ರುುಡಿಯೆ (ತೊರರಾ. ೧-೧೬-೦೦) - 

[ಪೊಅ್‌ + ಆಳ್‌) 


ಪೊಅಕಯಾಳು “ಪೊಟ್‌ಯಾಳ್‌' ನೋ. 
ಪೊಜಿವೊರಕ (ನಾ). (?): ಸುರಯಿಯ ಬಿರಿಮುಗುಳ್ಳಳ ಪೊರೆವೊರೆಯೊಳ್‌ 


ಪೊಅಕಿವೊರಕ[ಶಾಕಾಂ. ಪೊರೆವೊರ , ಪೊರೆವೊರೆ]ನಲ್ಲದಲ್ಲುಗುವ ರಜಂಬೊರೆದು 
ಪರಕಲಿಸಿದಳಿಕುಳಪರಿಕರಮುಂಮನತನುಶಿಖಿಯ ಕಿಡಿಗಳೆ ಗೆತ್ತಳ್‌ (ಶಃಶಶಾ. 
೩-೩); “ಭಾರವನ್ನು ವಹಿಸುವುದು" (ಶಂಶಳಾ. ಶವಕೋಕ): “ಭಾರದ 
ವ್ಯಾಪ್ತಿ” (ಶಂಶರೀ. ೦೬೯). [?1) 


ಪೊಟಕು. ಪೊಳಕ್ಕು (ನಾ). ಸಾಮಾನ್ಯವಾದ ಆಕಾರ; ಸಹಜವಾದ 


ರೂಪು: “ಪೊಟಕಂ ಇ ಸಂಮಾನ್ಯಾಕೃತಿ” (ಕಮರ: ಶಂ. 0) ; “ಪೊಟಕೆಂದು 
ಸಾಮಾನ್ಯಾಕೃಶಿ ”  (ಕಕಸಾ. ೩೯-೨೯೨); “ಪೊಬಕೆನೆ ಸಾಮಾನ್ಯಾಕೃತಿ” 
(ಕರಿಕು. 090); ನೋಟಸ್ಲೊಡಿಂದಿನ ಮುಂದಿನ ಖಲನ ಪೊಬಕು 
ಪೆಟಕಪ್ಪಿನೆಗಂ, ತುರಿಪದೆ ಕಾದಿ ಗೆಲ್ಲು ಹಯಮಂ ತಾರದುಲ್‌ದೆನಾದೊಡೆ 
(ಕಾಮಾಶ್ಮ. ೦೦೦-೦೬). ಪೊಳಕ್ಕು : ಕೀಳೊರೆಯೊಳಿರ್ದೊಡಂ ಪೊಳಕೆಸೆಯ 
ದಿಹುದೇ (೫೦೩6. ೦೨೮-೨೬೦): ಮುಂಜಿನೊಟ್ಟಿಲದೊಂದು ಸುಳಿಸುಳಿಗಳಾಗಿ 
ಪಣೆಪೆಣೆದುಕೊಳುತಡರ್ದೇರಿ ಪಲಪಲವು ಎಷವಣರಾಕೃಶಿಗಳಿ:ದೆ ಧುಮ್ಮಿ 
ಕ್ಕುತೆಲ್ಲ ಪೊಳಕುಗಳಳಿ (ಸಂಸರ. ೩೨-೦೯೩). [?) 

(ನಾ). ಒಬ್ಬಾತನ ಹೆಸರು (?) : ಮನ್ಹಿರಾವನ್ನನ್ನಿ 
ಕೃಟ್ಟಿ ಪೊಟುತ್ತದು ಕಣ್ನಿಗವೈದೆ ಕಟನಿಯು ಪಾಟುಂ ಮಗೆತ್ತಾಣಮಂಂ 
ಸರ್ವ್ವಪರಿಹಾರಂ ಕನ್ನಪಕ್ಕೊಡುದೊರ್ಪ್ಪಇ್ವಮಹಾವಾತಕಪ್ಪು ಪ್ತರ್‌ ಪೊಟ 


ತ್ತೊನ್ಪೆತ್ತದು (ಎಳ. 1೩ (8), ಹೊಸಳೋ. 3-08 ; 900). [?) 


ಪೊಟಿರವ (ನೂ). ಒಬ್ಬಾತನ ಹೆಸರಂ : ಸ್ವಸ್ತಿಶ್ರೀ ರಾಚಮಲ್ಲಪೆರ್ಮ್ಮಾನಡಿ 


ಪ್ರಿಧುವೀರಾಜ್ಯಗೆಯೆ ಪೊಟರವ ಬೆಸಗೆಯ* ಎನೆ (ಎಳೆ. ೫11; ತಿಪಟೊ. ೪೬-೦; 
(2) 


ಸು. 880). 


ಪೊಟಿಲ್‌, ಪೊಳಲ್‌, ಪೊಳಲು. ಹೊಳಲ್ಕು (ನಾ). ೧. (ಹೆಚ್ಚು 


ಜನರು ವಾಸಮಾಡಂವ) ಊರು ; ಪಟ್ಟಣ ; ನಗರ: “ ಪೊಬಲೆಂದು 
ನಗರಂ” (ಕಕಸಾ. ೩೪-೨೯೭) : ಮೊಲಿಲ ನಿರ್ಗ್ಗುಡಿ ಆಚದೊಳ್‌ ಎರಡು 
ದ್ರಮ್ಮ (ಮಂ. ೧೯೩೬, ೨೬-೨೦ ; 872) ; ಜಲನಿಧಿಯಂ ಪಾಯ್ದೊರ್ವನೆ 
ನಿಲಿಕಿ ದಶಾನನನ ಪೊಟಿಲನಾ ಲಂಕೆಯನಾ ಕಂಲಮಿಲ್ಲದಿಟಿದು ನಿಂದಂ 


ಪೊಲಲಬ್ಬೆ 


(ಕಲಾ. ೩-೦60) ; ಪಾಟಳೀಪುತ್ರಮೆಂಬ ಪೊಟಲ್‌ (ಸುಳುಮಾ, ೬-೦೬ ಐ) ; 
ಈಗಳಿನ್‌ ಪಿ೦ದಾಗಿ ದ್ವೈಷಿಪೆನ್‌. ಪೊಟಲ್ಲೆಲ್ಲ ಸಾಜಾ ಪೇಲ್‌ ಪೋಗು 
(ಅಂತಿಗೊ. 9-೭೨). ಪೊಳಲ್‌ : ಪೊಳಲ್‌ ಕುವಳಾಲವಡಾಗೆ (ಎಳ, ೪11, 
8ರರೊ. 9-೩೬ ; 2285). ಪೊಳಲು : ಸ್ವಸ್ತಿ ಶ್ರೀಮತು ನಾಲ್ಕುಯಂಗದ 
ಪೊಳಲು ಕೋಗಳಿ (3199. 1-1: 6೩-೩೦ ; 1050); ಯತಿಪನಾಜ್ಞೆಯಿಂದ 
ವದಿರೆಯ್ತಂದು ಪೊಳಲಂ ಸಾರ್ದರು (೫ಕಣ. ೦೨-೫೬); ಸರ್ವಸಂಭ್ರೆಮವ 
ಬೀಲುತ್ತಲಾ ಪೊಳಲೊಳು ಮೆಜ್‌ಯುತೈತಂದ (ಕಂಠಂ. ೪-೩೯); ನಾವು 
- * ೬ ದೂರದ ಪೊಳಲಿಗೆ ಯಾತ್ರೆ ಹೊರಟಿದ್ದೇವೆ (ಜಾಹುಕ್ತ. ₹೦): 
ಹೊಳಲ್ಮು : ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವೆ (ಮಾರೇ. 2. 
೪೩-೦೦೦) ; ಹೊಳಲು ಹೊಸರೀತಿಯಲಿ ಮಿಗೆ ಕಂಗೊಳಿಸುತಿರ್ದುದು 
(ತೊರ. ೦-೯-೦೦) ; ಹೊಳಲುಗಳ ಕಟ್ಟಿ ದೊರೆಯಾಗೂ ಸೊನ್ನಲಿಗೆ ಕಳ 
ಸಾಗಿ ಬೆಳಗಿ ಹೊಸಮತಕೆ (ಕನ್ನಶಾ- ೩೦೪): 
[ದೇ.॥ ತಮಿ. ಪೊಬೀಲ್‌ ; ತೆಲು. ಪ್ರೋಲು] 
ಪೊಟಲಬ್ಬೆ (ನಾ). ಒಬ್ಬಾಕೆಯ ಹೆಸರು : ಪೊಬಲಬ್ಬಯ ಕೊಟ್ಟ 
ಮಣ್ಣಯ್ಗೊಳ (ಎಳ. 1೪, ಎಳಂದೂ. ೨೩-೦೨ ; ಸು. 9259). 
[ಪೊಟಲ" + ಆಬ್ಬೈ) 
ಪೊಟಿಲಮ್ಮ (ನಾ). ಒಬ್ಬಾತನ ಹೆಸರು; ಮತ್ತರಸರಾ ಪೊಲಲಮ್ಮನಾ 
ಮೇಗೆಟ್ಟು (ಎಳ. 2. ಶ್ರೀನಿ. ೪೦-೨; ಸು. 900) - [ಪೊಬಲ* + ಅಮ್ಮ] 
ಪೊಟಲಿಗ (ನಾ): ಇ ಪೊಟಲಿಚ ಕ ಪೊಬಲಿಗಂ, ಕಾಲೂರಿಗಮಿಶ್ಶಾದಿ 
(ಗೌತಾರೂ, ೦೭8 ಪ್ರಯೋ). [ಪೊಟಲ್‌ +- ಇಗ] 
ಪೊಟಲಿಚ, ಪೊಳಲಿಚ (ನಾ). ನಗರದಲ್ಲಿ ಹಂಟ್ಟಿದವನು; ಪಟ್ಟಣಿಗ; 
ನಾಗರಿಕ : “ಪೊಟಲಿಚರ" ಪೌರಾಭಿಧಾನಂಗಳೊಳ್‌್‌ (ಕರ್ಕಾವಿ. 1೩); 
ಪೂಬಲಿಂದ್ರಪುರಂ ಕಾಲೂರ್‌ ಪೊಟಲಿಂದ್ರರ್‌ ಪೊಟಲ ಮಾನಸರ್‌. 
ಕಾಲುರಿಚಂ ಪೊಟಲಿಚರೆನೆ ಸೊಗಯಿಸುವುದು ಪೊಟಲಿಂ ಕಾಲೂರ್ಗ 
ಳಿಂದಮಂತೂ ವಿಷಯಂ (ಉನ್ಮಾವ. ೩೩8): ಈ ಪೊಬಲ ವೆಂಡಿರೆಲ್ಲರಂ 
ಮಲಕಿದು . . ಪೊಬಲಿಚರೆಲ್ಲರುಮೊಲ್ಲನುಲಿದು ಮೊಣಕಿಯಿಟ್ಟು 
(9ರ೯ನೇ. 3-೬ 5). ಪೊಳಲಿಚ : ಮಡಿವಳರ ಕಾಲುರಿಚ ಪೊಳಲಿಚ ದಡಿಗ 
. * ಕಂಚುಗೂಜರ ಕೇರಿ ವೆ:ಲಕಿದಿಹವು (ಸಾಳ್ಮರಾ-೨-೪)- 
[ಪೊಟಲ್‌ + ಎ ಇಚ) 
ಪೊಟಲೊಡೆಯ (ನಾ). ಊರಿನ ಯಜಮಾನ; ನಗರಪತಿ: 
ತೊಟಲಲಾಟಜದಟಲನೆಯ್ದಿ ದ ಪೊಟಲೊಡೆಯನೆ ಮಗಂ (ನರ್ಧಕ್ಯ-. ೨-೪೯ ಫ)- 
[ಪೊಟಲ* ೬ ಒಡೆಯ] 
ಪೊಬಲ್ಲಾಪು (ನಾ). ಊರಿನ ಕಾವಲು; ನಗರರಕ್ಷಣೆ. 
ಹೊಟಲ್ಲಾ ಪಿನವರ್‌ ಎ ಊರಿನ ಕಾವಲುಗಾರರು; ನಗರರಕ್ಷಕರು; 
ತಳವಾರರಂ : ಪೊಟಲ್ಲಾಪಿನವರ್‌ ಪೊಡಮಟ್ಟು ವೇಬಟ್ಮಿರ್‌ (ಅದ್ಭುತ. 
[ಪೊಟಲ೯ 4 ಟು 
ಪೊಟಲ್ಹೋರ, ಪೋಳಲ್ಹೋರ, ಪೋಟಲ್ಹೋರ (ನು). ನೊಳಂಬ 
ರಾಜರಲ್ಲಿ ಒಬ್ಬಾತನ ಹೆಸರು: ಆತನ ಮಗಂ ಪೊಟಲ್ಹ್ವೋರದೇವಂ 
(ಮೈಎಂ- ೦೯೩೨, ೪6-3; ಸು. 900): ನೊಲಿವ್ಬುರ ಭೀಮಂ ಪುಸಿಗೆಗೆಯ್ದೊಂ 
ರಾಜರಾಜಾಶ್ರಯಂ ಶ್ರೀಮತ್ತೊಬಲ್ಹೋರದೇವಂ (aaa. IX-i, 
965)- ಪೋಳಲ್ಹೋರ : ಪೊ:ಳಲ್ಹೋರನೆಮು ನೊಟಮ್ಪ 
ಮಹೂಸಾಮನ್ತನ್‌ (ಎಕ. ೩11; ತಿಪಟೂ- ಇ೭-೬: 880)- ಪೋಲಲ್ಲೊ ರ: 
ಶ್ರೀವಧುಧರೆ ಪೋಟಲ್ವೋರಾವನಿಪಂಗಗ್ರವಂಹಿಒ ಭುವನಾಮ್ಪಿಕೆ (ಎಳ, 
ಸ, ಮುಳರಾ: ೩5೨೩; ಸು. 90). ಐ ಈ ಎರಡು ರೂಪಗಳೂ 
ಪೊಬಿಲ್ವೋರ > ಎಂಬುದರ ಅಪಲಿಖಿತವಿರಬಹುದು. 
[ಪೊಪಲ”, + ಚೋರ] 


ಳಾ 


೪೨-೨೦). 


೩೦-4೩೪; 


ರ್ಶರ£ 


ಪೊಟಕಮೆಟ್ಟು 


ಪೊಟಿಲ್ವೀದಿ (ನಾ). ಊರಿನ ಕೇರಿ ; ನಗರದ ರಸ್ತೆ ; ಪಟ್ಟಣದ 
ಬೀದಿ : ಪೆಗೆಗಳುಮಂ ಪೆಂಡಿರುಮಂ ಮಿಗೆ ಸೋಲಿಪುವವನ ಬೀರಮುಂ 
ಗಾಡಿಯುಮಾವಗಮಡಸಿ ತಾಗೆ ಕಣೆಯುಂ ಮುಗುಳ್ಗಣೆಯುಂ ಮೊನೆ 
ಯೊಳಂ ಪೊಟಲ್ವೀದಿಯೊಳಂ (ಕಲಿಕಾ: ೪ ). 

[ಪೊಟಲ* + ಬೀದಿ], 

ಪೊಟವು (ನೂ): (2): ಪೊಬವನೆ ಭಾವಿಸದೇಟ್‌ಯುಮಿಟಯೆಯು ಮಾಗಳ 
ನಖಾಗ್ರವಾಲಾಗ್ರದಿನೊಂದುಟಿಯದವಯವಮನವಯವಮುಲ್‌ಯದು 
ಮೆನಿಸದೆ ಕುಮಾರಿ ನೋಡಿದಳಿನಿಸಂ (ಶಾಂತಿಪ್ಛಿ- 8-000). 


(?) 
39) ಪೊಟೌಯೂರ್‌ (ನಾ). ಒಂದು ಊರಿನ ಹೆಸರು: ಪಡುವಲು 
ತೊಣ್ಣಾಲದ ಪೊಬಯೂರ ಸಂದಿ (ಮೈಅ೮0- ೦೯೨೫, ೧೦೬-೪೪; 634). 


[ಪೊಟ್‌ 4+ ಊರ್‌] 

ಪೊಟ್‌, ಪೊಳ್ಳೆ, ಹೊಳ್ಳಿ (ನಾ). ೧. ನದಿ; ತೊರೆ; ಹಳ್ಳ: “ತೊಲ್‌ 
ಯೊಳ್‌ ಪೊಲ್‌ಯೇಂದು* (ಕರ್ಣಂ. 6೨); ನೀರ ಪೊಟ್‌ ಪಾಡುವೆಡೆ 
ಹೊಲಗೇರಿ . , . ಎಂಬೆಡೆಗಳುಚಿತವೋಸಜಾಗೇಳಲ* (ರೋಕೋಶೆ, ೦೨-೩೩) - 
೨. ದಾರಿ; ಹಾದಿ; ಮಾರ್ಗ ; “ಪೊಟೊ ಬಟ್ಟೆ, ತೊರೆ (ಹೊಳೆ)? 
(ಕತುದ- ಶಂ. ೦): “ ಪಥ ನದಿಗಳೊಳ್‌ ಪೊಬ " (ಕಲ್ಮಮಂ. 1008) : ಆ ನರಿ 

ಎ. ಆಗಸರ ಪೊಟ*ಯೊಳಾಡುತಿರ್ಪ ಕಬಕ್ತಿಯಂ. ಕಂಡು (ಶಂಕತಂ- 
೨6೨-೨೦); ಕೊಳದ ತಡಿಯೊಳ್‌ ಕಾಲ್ಮೊಗಂದೊಳಿವ ಮಾನಸರಂ ಸರೋವರ 
ಮಂ ಪಾಯ್ವ ಪೊಟ್‌ ಯಾವುದೆನೆ  (ಅರನೇ. ೬-೧೪ ವ). ಪೊಳ್ಳೆ : 
೧. “ಪೊಳೆಯೆನಲ್‌ ಹೊಳೆ” (ಕರರ. ೬೪); ಸಂಗವದ ಸಂಗವೇಶ್ವರ 
x x «ಯು ಪೊಳೆಗೆ ನೊಲು ಮತ್ತೆ, (೫%ಇಇ. 211, ೦೦೩-೩೬: 1070); 
ಬಾವಿ ಕೆಟ್‌ ತೊಜ್‌ ಕಟ್ಟೆ ಪೊಳೆಗಳಿಂದ . . . ಸೊಗಸ ಬೀಜುವುದು 
(ಸರಕು. ೨೩); ಉದಕಂ ಪೊಳೆಯಂತೆ ಪರಿಯಲಾದುದು (ಮಶಾಂ. 6-0೭) - 
ಹೊಳ್ಳೆ : ೧. ಹೊಳೆಯುಂ ನಡುವಣ ಹುದುವಿನ ಹೊರದ ಮಣ್ಣು 
(ಕುಲಂ. ೦೯೩೩, ೩-೦೩; 1169); ಹೊಳಿಗಳುಆ್‌ ಬತ್ತಿದುವು ನಿರ್ಜರ 
ಜಲವಡಂಗಿದವು (ತೊಕರಾ. ೦-೩-೦೬); ಪೂವಲ ಹನುಮ ಘಳಿಲನೆ ಖಾನನ 
ನೇಮದೆ ತೆಂಕಣ ಹೊಳೆಯ ತಡಿಯ ಬೀಡ ಬಿಟ್ಟ (ಕಂನಂ. ೦೨-೦೩): 
ಹೊಳೆಯಲ್ಲಿ ಹುಣಿಸೆಹಣ್ಣು ತೊಳೆದ ಹಾಗೆ (ಗಾರೆ). 
[ದೇ.॥ ತಮಿ. ಪುಟ್‌; ಮಲ. ಪುಲ; ತುಳು. ಹೊಳೆ; ಕೊಡ. ಪೊಳೆ] 

ಪೊಟ್‌ಗಟ್ಟು (ಕ್ರಿ)- ನದಿಯಾಗಿರುವಂತೆ ವಾಡು : ಗಲಟ್‌ಯಿಸುವ 
ತಮಂ ಮೂಡಲ್‌ ಪೊಬಕಿಗಟ್ಟುವ ಸಂಜೆಗೆಂಪು ಪಡುವಲ್‌ ಕೈಕೊಂಡೆಟಲೆ 
ಧರೆಗರ್ಧೆನಾರಿಯ ತಟಕಿವಿಡಿದಂತಾಯ್ತು ಗಗನಮಂಡಲವಿನಿಸುಂ (ಅನಂಪು. 
೭-೭೨). [ ಪೊಟ್‌ -- ಕಟ್ಟು) 

ಪೊಟ್‌ದುಂಗೆ (ನಾ). ಸುವಾಸನೆಯ ಹಂಲ್ಲಿನ ಗೆಡ್ಡೆ; ಪರಿಮಳ 
ಯುಕ್ತವಾದ ಹಂಲ್ಲುಂಗಡ್ಡೆ : ಪಚ್ಚೆನೆ ಬೆಳೆದ ಹರಿತ ಶಂಡ್ವಲಮಂಂ 
ಸುತ್ತುಂ ನೀಳ ಪೊಬ್‌ದುಂಗೆಯ ಜೊಂಪಮುಂ ವಿರಾಜಿಸೆ (ರಾಮಾಕ್ಕ. 
a0-30)- [ಪೊಟ್‌ ? 4 ತುಂಗೆ («ಎ ತುಂಗ್ಗ)] 

ಪೊಟ್‌ಮೆಟ್ಟು. ಹೊಳೆಮೆಟ್ಟು (ಕ್ರಿ). ಹೊಳೆಯ ನೀರನ್ನು ಪೂಜಿಸಂ 
ವದಕ್ಕಾಗಿ ನೀರಿನಲ್ಲಿ ಇಳಿ; ಐ ಬಾಣಂತಿಯು ಸೂತಿಕಾಗೃಹದಿಂದ 
ಈಚೆಗೆ ಬರುವ ದಿನ ಹೊಳೆಯ ನೀರಿನ ಬಳಿ ಸ್ನಾನಮಾಡಿ ಗಂಗೆ 
ಯನ್ನು ಪೂಜಿಸಿ ಬರುವ ಪದ್ಧತಿಯಿತ್ತು ಹಾಗೂ ಇದೊಂದು 
ಪವಿತ್ರೀಕರಣವಿಧಿಯಾಗಿತ್ತು ; . ಇಟಾದೊಡೆ ಕೂರದ -ವೆಂಡಿರೆ 
ಕೆಬಗಾದಪೆವೆಂದು ರತ್ನಸೋಪಾನಕದೆೊಳ್‌ ಗಟಿಗಲನಿಟ್‌ಯದೆ ಬಾಣತಿ 
ಪೊಟ್‌ಮೆಟ್ಟುವ ತೆಆದೆ ಗುಜ್ಜನುವೆಟ್ಟಿದರೆರೆಬರ್‌ (ಅನಂಪು. ೭-೬9): 
ಹೊಳೆಮೆಟ್ಟು : ಗಾಳಿಯೆಂಬ ಸುಕುವಾರನಂ ಪಡೆದು ಸಂಧ್ಯಾವನಿತೆ 


2 . ೬ ೬ ಹೇಳೆಂಬ ವಿಸ್ತೂರದಿಂ 
'ಡಲಿಉಾದುದು (ಸೋರು. ೨-೭). 
»1 

7 ನೀರುಹಕ್ಕಿ ; ಚಕ್ರವಾಕ : 
, ಬಲ್ಮೊಲೆ ಸುಟು ಪೊರ್ಕುಟ 


1-00) - [ಪೊಟ್‌ + ಪಕ್ಕಿ) 
ರಾ ಪ್ರಾಸುಕಮಪ್ಪ ನೀರಂ 
ಕುಡಿದು ನಿಮ್ಮ ಸೇದೆಯ 


1» ಪೊನ್ನ ಕರಗಮಂ ತೆಕ್ಕನೆ 
ವುಮಪ್ಪ ನೀರ್ಗಳಂ ಪೊಟ್ತದೊ 
ಡಿಯಲೇಖಿಯೆ ಕೊಳ್ಳರಿಲ್ಲೆಂ 
ಇದೊಡಂ ಪೊಬ್ಬದೊ![ಶಾತಾಂ- 
೦ ತಗದು (ಕ್ಮ. ೦೦೪-೩): 
$,ಮವಾದ) 


ಟ್‌, ಪೊತ್ತಅ್‌. ಪೊಳ್ತಡ, 
ಶ್ರಿಟ್‌, ಪೊಟ್ತಿಡ. ಪೊಬ್ರಡೆ, 

ಹೊತ್ತಜು, ಹೊತ್ತಟ್‌, 

ಪ್ರಾತಃಕಾಲ: ಪ್ರಭಾತ 
ಕಾಲ: “ ಪೊಟ್ತಅಕಿಂದುದಯ 
ಅಲ್‌ : ಪರಾ. ಪೊತ್ತಡೆ : 
ಕಿಯಂ ಮಾಡದಪೊಲ್‌ ಕಡುಗಿ 
- ತ್ತೆ, ಟ್ರ)ಡೆ ಭೂಕಾಂತನು 
(ಅನಂಘು. ೩-62). ಪೊತ್ತಟ*:; 
ಕಂ. ಡಿಂ]ಗಲ್ಲದ ಚಂದ್ರಕಾಂತಿ 
೫ ಬಲ್ಲ ಮಹಾತ್ಮರುಂ ನಿಲಿಸ 
0-೩೦). ಪೊತ್ತಅಕೆ : ಕತ್ತಲೆಗೆ 
ಬಲುಮಿತ್ತೆನಿಸುವರು (ಕಾಕರಾ- 
ತ್ರಾಟ್‌ರ್ದು [ಶಾಕಾಂ- ಪೊಸ್ತಅ 
ರಣಂ ಬೇಂಟೆ ದೊರಕೊಳ್ಳದು 
ರಣಶುಭದಿನದೊಳ್ಳೊಳ್ತೆಡ ನರಾ 
ಪೊಕ್ಕು (ಮುರಾಕ. ೬-೦೦ ವ). 
ಜಿಸಿದ ಸಂಜೆಯ ಜೀವವರ್ಲ ಮ 
ಪೊಳ್ತರೆ : “ಪೊಳ್ತರೆಯೆನಲ್‌ 
ಯಿಂ ನಡೆದು ಪೊಳ್ತರೆಯಿಂದೆ 
-೪6€); ಪೊಸ್ತಲೆಯ ದಾಳಿ:ಬ 
ಟ್‌; ನಿಮ್ಮಂಭ್ರಯಂ ಪೊಳ್ತ 
ಮೇಣ್‌ ಧ್ಯಾನಮಂ ಮಾಡದೆ 
ಸ್ತುತಿಯಿನೆನ್ನಂ ಸ್ತೋತ್ರ ಮಂ 
೪" ವಸಿಯಂವೆಂ ತದ್ದೇಹದೆೊಳ 
ಸೈಗಿನೊಳ್ತೆಪ್ಪದೆ ಮಜ್ಜನಮನೆಸ 
ಪೊಬ್ರ್ರಡ, ತಡಬಡ (ಕಶ್ಮಾನು 
ಪೊಲ್ತಟಿ್‌) ಖ ಉದಯಕಾಲಂ” 
ಬಿಡಿದಿಟಿವ ಲಲಾಟಕುಂಕುವು 


10 


16 


20 


26 


35 


40 


45 


ಲೇಖಾವಳಿಯಂ (ee 
ಮೆಂಬಿವು ಪೊಟ್ತಡ[ 
ವಂತೆ ಛಟಚ್ಛ ಹೈಟಸ್ವನ 
ತೊಂದು ಬೇಗದಿಂ 
ಪೊಟ್ತಆ 
(ಕರುದ” ಶಂ. ೧); ಲಿ 
೬3೪): ಮಹಾಪುರುಷ 
90-30). ಹೊತ್ತರು: 
ರಲ್ಲಿ ಬೈಗೆ ನಾಲ್ಕುಫ 
ಮಠದಲ್ಲಿ ನಾಲ್ಕುಘಳಿ 
1261) ; ಎಳೆಯ ಬೆಳ 


೨೭-೨೬) - 


(ಇಂಗೀತ. ೦೨-೧). ೫ 
ಹಾರಕ್ಕೆಂ (ಎಳ. ೪1, 
ಮುಟ್ಟಲು ತೊತ್ತು! 
೨೯-೨೪); ವಿತ್ತಮಂ ! 
ಹೆೊತ್ತಜಿಸೊಳಗಾ ಗಜ 
೨-೨೩. ಹೊತ್ತಣಕ 
ಯೊಳಗೊಂದು ಕೋ। 
ಅರಸಂಗಿಂತೆಂದು ಪೇ 
ಪುರವ ಹೊಜಿವಂಟಂ೭ 
ಹೊತ್ತಾರೆ: ಉದಂ 
ತೊಡಗಿದ, ಕೆಂಡದ 
ಕೊಟ್ಟರೆ ಕೆಂಪಿನ ವ 
ಹಿಂದುಗಡೆ ಜಾರಿದುರ 
(ಕಂತ್ರಿ. ೪೪-3): ಹೆಣು 
ಹೊತ್ತಾಜಿ್‌ ಎದ್ದು 
ಎನ್ನ ವಂಡದಿಮಕ್ಕ' 
ಸಾಕ್ಷಿ (ರಸವ. ೭೦೪) 
ತಂಡುಲಗಳ ಮೆಲ್ಲ 
ಹೊತ್ತಾಅ ನೆನೆದಿಂ 


೨೮೪). 


ಪೊಟ್ಟಣ 'ಪೊಬ್ಟಜಿ” 
ಪೊಟ್ಟು, ಪತ್ಸು. ಪ್ರೆ 


೧. ನೇಸರು; ಸೂ 
ಪೊಬ್ರೂ. ಸಾಸಿರ್ಗೆೈಯ 
ಪೆಸರ್‌” (ಕಶಸಾ. ೪೮- 
(ಶರ್ಲಾನು. ೩೩೬ ವ್ಯಾಸ 
ಸಾಮಾನ್ಯಕಾಲಂ, ಪ್ರ 
ತನ್ನೆ ನಲ್ಲ್ಗಳೊಳಿಂತೆಂದ 
ರೋಲಗದೊಳಿರ್ಪೆಂ 

ಪ್ಲದು (ರರ್ಮಾಮ್ಮ: 
(ಅಂತಿಗೊ. ೦೮-೩೭೪). 
= ಸಾಮಾನ್ಯಕಾಲಂ. 
ಎದಿತಂ ಕಂತೆಗೆ. ೩ 
೪. ಆವರ್ತಿ ; ಸರ! 


ಪೊಬ್ತು 


ತಿನ್ನಳು ೧ಕ್ಕೆ ಸಮ್ಮಳ ಎರಡು ವರಹ . . , (ಎಳ. xv: 
ಶ್ರೀರಂಗ" ೨೬-೦೨ ; ಸು. 2585): ಪೊತ್ತು: ೧. "'ಪ್ರಭಾ£ರನೊಳಂ 
ಪೊತ್ತೆಂದು'' (ಕರಿಸಿ. ೬೩). ೨. ಆಕೆ ನಿರುತ್ತರೆಯಾಗಿ ಎನ್ನ ದೆಸೆಯ 
ಮುಳಿಸನುಖಳದಂದಿಂದಿತ್ತಂಗೆ ನಿಂದು ಪೊತ್ತು ಕಾಯ್ದು ಬೇಸಟಾ್‌ಸಿ ನಿರ್ವಂದ 
ದಿನಟ್ಟಿ ಕಳೆಯೆ (ಕಾಂತಿಪು- ೬-೬೪ ವ) ; ಮುಂಗಿಲಂತೆ ಪೊತ್ತಿಗೊಂದು ಬಣ್ಣ 
ಮಾಗದೆ (ಧಕೋಕ್ಕು. ೫೯೪೯) ; ಈಸು ಪೊತ್ತೇಕೆ ಪವಡಿಸಿವನೆಂದೆಬ್ಬಿಸಲ್‌ 
(ಕೆಬಪು. ೬-೨೩)- ೩. ಒಡನೆಯೆ ಚಕ್ರವಾಕಿ ಪೊಸವಾಣತಿ ಕೋಗಿಲೆ 
ಯಾಟ್‌ಲಿಂದು ಕೇಳ್ಗಡ ಗಿಳಿವೆಣ್ಣೆ ಪೊತ್ತಿನೊಳೆಯ್ದೆ ನಎಲ್‌ ಮನೆದೀವಿ 
ಮಕ್ಕಳಂ ಪಡೆದುದ ನೋಡ (6ರ೯ನೇ. ೦-೪೪). ಪೊರ್ತು : ೨. ಆ 
ಪೊತರ್ತ್ನಿ೯ಂ ಕೋಕಿಲಂಗಳುಲಿಗುಂ ಬನದೊಳು (ಎಇ. ೩೪. ೩-0೩ ; 980): 
ಮೂಣು ಪೊತ್ತೂೊಂ ವರಕಾನ್ಹಾಸಂಕುಳಂ ಬಂದಿರದೆ (ಎಇ: x೪. ೯೦-೪೯; 
3060). ಪೊಳ್ತು : ೧. “ ಪೊಳ್ತಿನಲ್‌ ಸೂರ್ಯನಕ್ಕು " (ಕಕರ. ೭೦); 
ತೀಡಿತ್ತಲೆವ ತಂಗಾಳಿ . . . ಏರ್ದುದು ಪೊಳ್ತು (ಕತ್ರಾಂಗ. ೫೬- 
08೨೩); ಪೊಳ್ತಿಗೆ ಕಯ್ಯ ಮುಗಿದು (ಕಾಂರ. 0೦೬-೨೪೨). ೨. ಮದ 
ದಿಂದಂ ಪೊಳ್ತು[ಾಕಾಂ. ತ್ತು] ಪೋಗುತ್ತಿದೆ (ರಕ್ನಾಶ ೩೩೫) ; ಇನಿಸು 
ಪೊಳ್ತಾದೊಡಂ ಸುಖನಿದ್ರೆಗೆಯ್ವೆನೆಂಬೆನೆ (ಶಠ್ಮರಾ, 6-೬€) ; ಇಂದೇನೊ 
ನಿಶಿಪೊಳ್ಳಿನೊಳಗಿಂತು.. ಈ ಕಾಳಿಯವತಾರ | (ಫಈರೆರಾ. 1. 930). 
ಹೊತ್ತು : ೧. ಬಾನಿನ ನೆತ್ತಿಯನೇರಿತು ಹೊತ್ತು (ಮೂಂದಳಿ. ೦೨-೦೩೬); 
ನಿದ್ದೆ ತಿಳಿದಾಗ ಹೊತ್ತು ಏರಿತ್ತು (5996. ೨೧೩); ಹೆೊತ್ತು ಬಂದತ್ತ 
ಕೊಡೆ ಹಿಡಿ (೧4೮). ೨. ಅರಸಿಂಗೆ ಎಲ್ಲಾ ಹೊತ್ತು ಹಿತವಂ ನುಡಿವ 
ನನುಷ್ಯರ್‌ ಹಲವರುಂಟ೨ (ಶಂಶತಂ. ೧೦೨-೦೩); ಹೊತ್ತು ಹೋಗದ 
ಮುನ್ನ ಮೃತ್ಯುವೊಯ್ಯದ ಮುನ್ನ ತೊತ್ತೂಗೆಲಸವ ಮಾಡು (೨ಸತ- ೦೬೨); 
ಸಾಕು ಹೆಅತೆಗೆ ಘಾಯವಡೆದವಿವೇಕಿ ಮೈಮಜಕಿದಿದ್ದ ಹೊತ್ತಿದ (ಕುವ್ಮಾಕ- 

೨-೩೬೦); ಹೊತ್ತಲ್ಲದ ಹೊತ್ತಿನಲ್ಲಿ ತೊತ್ತು ಮೈ ನೆರೆದಳು (ಗಾರೆ). 
ಪೊತ್ತುಪೊತ್ತು. ಹೊತ್ತುಹೊತ್ತು ಹೊತ್ತೊತ್ತು (ದಿ ಿರುಕ್ತಿ) : 
ಪೊತ್ತೂಪೊತ್ತಿಗೆ ಪೋಗಿ ಪೊಡಮಟ್ಟು ನಸು ತಲೆಗುತ್ತಿ ನಾಣ್ಹುತ ನಲವಿ 
ನೊಳು (ಹಂಬ.೪-6): ಹೊತ್ತುಹೊತ್ತಿಗೆ. ಉಣ್ಣಬೆ:ಕು (ಮುಂಬಯಿ. 
ಹೊತ್ತುಹೊತ್ತಿಗೆ ಅನ್ನ ನೀರನು ಹವಣಿಸಿ ಮಕ್ಕಳ ಗಿಣಿಯಂತೆ 
ಸಾಕಿ (ಇಂತಾಶ, ೦೬೨೬೭); ಅವುಗಳನ್ನು ಹೊತ್ತೊತ್ತಿಗೆ ಆಡಿಸಿಕೊಂಡು 
ಬರುತ್ತಿದ್ದನು (ನುಂಂಯು- ೨-೩9). ಹೊತ್ತಾಗು- ತಡವಾಗು ; ವಿಳಂಬ 
ವಾಗು : ತುಂಬು ` ಹೊತ್ತಾಯಿತ್ಲವೇ! (ಶೆಟ್ಶಿಕ. *ಇ)- ಹೊತ್ತಿಗೆ 
ಮುಂಚೆ ಎ ಸಮಯವಾಗುವುದಕ್ಕೆ ಮೊದಲೆ ; ಬೇಗನೆ: ಅವರು 
ಹೊತ್ತಿಗೆ ಮುಂಚೆ ಊರು ಸೇರಬೇಕೆಂದು ಬೇಗ ಹೊರಟರು (ರೂ). 
ಸೂರ್ಯ ; ಹೊತ್ತಿನರಸ 


ಸಲೂದು 


೪-೩೩): 


ಹೊತ್ತಿನರಸ - ಸಮಯದ ಒಡೆಯ; 
ನೆತ್ತಿಯ ಮೇಲೆ ಬಂದಾಗ ಕಟ್ಟಿಗೆಯ ಹೊರೆ ಹೊತ್ತು ಮಾರಯ್ಯ ಮನೆಗೆ 
ಬಂದ (ಶಕ. ೩೮6೯). ಹೊತ್ತಿನುಲಿ ಎ ಸವಂಯವಾಯಿತೆಂದು ಸೂಚಿ 
ಸುವ ಧ್ವನಿ ; ಹೊತ್ತಿನುಲಿಯಾಗದೊಡೆ ಆಟ ಮೊದಲಾಗುವುದೆ ಹೊತ್ತೆ 
ತೋರ್ಪುದು ಸಾವಿನಾಟಗಳ ಕೊನೆಯಂ (ಕಾಲೂರೆ, 65-0೬೩). ಹೊತ್ತು 
ಕಂತು ಎ ಸೂರ್ಯ ಮಂಳುಗು ; ಸೂರ್ಯಾಸ್ತವಾಗಂ : ಹೊತ್ತೂಕಂತಿ 
ಎರಡು ಗಳಿಗೆ ಕಳೆದಿತ್ತು (ಕರ್ಮಸ. ೦೪) : ಹೊತ್ತು ಕಂತಿ ಎರಡುಗಳಿಗೆ 
ಕೂಡ ಆಗಲಿಲ್ಲವಂತೆ (ಕಟಕ. ೪೯). ಹೊತ್ತುಗೊತ್ತು ಇ ವೇಳೆ ಮತ್ತ 
ಸ್ಮಳ : ಹೊತ್ತಿದ್ದಂತೆ . ಹೊತ್ತಿಲ್ಲ. ಹೊತ್ತು ಗೊತ್ತು - ಒಂದೇ 
ಆಗಿರುವುದೂ ಇಲ್ಲ (೧ಣ್ಲಮೂ. ೨೨೩) ; ನಾವಿರಲು ಹೊಳೆವುದು ಹೊತ್ತು 
ಗೊತ್ತಿನ ಗತ್ತು ನಾ ಮೈಯು ಎನಲು ದಿಕ್ಕಾಲ ಕಡೆ (ಮುಕ್ತಕಂ. ೪-೧೮). 
ಹೊತ್ತು ತುಂಬು ಎ ಹೆರಿಗೆಯ ಸಮಯವಾಗು ; ಪ್ರಸವಕಾಲ ಬರು ; 
ಹೊತ್ತು ತುಂಬಿದವಳು ತನ್ನ ನಿತ್ತರಿಸುವ ಬೇನೆಯನಲ್‌ ವಳು (ಫೋನೂ. 


ರ೯ರ್ರ 


20 


ಪೊಟ್ಟು ಸೋಗು 


೧೯-೭೫). ಹೊತ್ತು ನೆತ್ತಿಗೇರು ಇ ಸೂರ್ಯ ನಟ್ಟನಡುವಿಗೆ ಬರಂ: 
ಮಧ್ಯಾಹ್ನವಾಗು : ಹೊತ್ತು ನೆತ್ತಿಗೇರಿದೆ. ಬಿಸಿಲು ಉರಿಯುತ್ತಿದೆ 
(ರೆಳುಮ- ೨೩೪) ; ನಾವು: . . ಮರಳಿ ಬರುವ ವೇಳೆಗೆ ಹೊತ್ತು ನೆತ್ತಿ 
ಗೇರಿತ್ತು (ಕಟ್ಟ. ೦೫೦). ಹೊತ್ತು ಬರು ಎ. (ಸಾವು, ಕೇಡು ಇತ್ಯಾದಿ 
ಗಳ) ಸಮಯ ಸನ್ನಿಹಿತವಾಗು,  ಸಮಿಾಾಿಸು : ಕೌರವರಿಗೆ ಹೊತ್ತು 
ಬಂದಿದೆ ; ಅವರು ನಾಯಿನರಿಗಳ ಪಾಲಾಗಿ ಒರೆಗುತ್ತಾರೆ (ಠಕಳು. ೨9೬). 
ಹೊತ್ತು ಮಾಡು - ತಡಮಾಡು ; ವಿಳೆಂಬಿಸು: ಹೊತ್ತು ಮಾಡಿ 
ಆಗಬೇಕಾದುದೇನು? ಬಹಳ ದೂರ ಹೋಗಬೇಕು (ರೇಕಿ. ೩) ; ಹೊಳೆ 
ಯಲ್ಲಿ ಬಹಳ ಹೊತ್ತು ಮಾಡಬೇಡಿ (ರೆಟ್ಮಿಕೀ. 4೪). ಹೊತ್ತು ಮಾರು ಎ 
ಆವಧಿ ಶೀರು ; ತಡವಾಗು : ಹೊತ್ತು ಮಾಂದೆ (ರೆಳುಮು. ೦೪೨) ; 
ಹೊತ್ತು ಮಾರಿದರೆ ತೊತ್ತು ಹೆತ್ತವಳಾದಾಳೀ ? (ಗಾರ). ಹೊತ್ತು 
ಮುಣುಗು, ಹೊತ್ತು ಮುಳುಗು - ಹೊತ್ತು ಕಂತಂ: 
ಮುಣುಗುತ ಬಂತು ಬತ್ತಲೆಯ ಜಗಕೆಲ್ಲ (ಳನ್ನರಾ. ೨೪೯); ಸೂರಪ್ಪ 


ಅವ. ಹೊತ್ತು ಮುಳುಗುವಾಗ ಕಳ್ಳು ಕುಡಿದು ಮಲಗಿವರೆ ಹೆತ್ತು 
ಮೂಡುವಾಗಲೇ ಏಳುವವ (ನುಕನು. ೩೪)- ಹೊತ್ತು ಮೂಡು - ಬೆಳ 
ಗಾಗಂ ; ಸೂರ್ಯೋದಯಂವಾಗು : -ಸೂರಪ್ಪ . ಹೊತ್ತ 


ಮೂಡುವಾಗಲೇ ಏಳುವವ (ಕಕನು. ೪). ಹೊತ್ತು ಸಾಧಿಸು ಸವಯ 
ಕಾಯು ; ಸವಂಯಂ ಸಾಧಿಸು: ಅವನು ಹೊತ್ತೂ ಸಾಧಿಸಿಕೊಂಡಿದ್ದು 
ತನ್ನ ಸೇಡು ತೀರಿಸಿಕೊಂಡ (6). ಹೊತ್ತು ಹಾರು ಇ (ವೇಗವಾಗಿ) 
ಸಮಯ ಕಳೆ : ಕನಸಿನ ಭ್ರಮೆಯಲ್ಲಿ ಹೊತ್ತು ಹಂರಿಹೋಗುವುದನ್ನು 
ಮರೆಯುತ್ತೇನೆ (ಕ್ಲೋತಿರಿ- ೨). ಹೊತ್ತು ಹುಟ್ಟು ಹಾ ಬೆಳಗಾಗು ; 
ಸೂರ್ಯೋದಯವಾಗು : ಹೊತ್ತು ಹುಟ್ಟುವುದಕ್ಕೆ ಮುನ್ನವೆ 
ಮಾದಣ್ಣ `ಸ್ವಂತಮನೆ' ಯ ಮೇಲಿನಿಂದ ಹೆಂಚೆಗಳನ್ನು ಕೊಡಹಿ 
- ೬. ಹಾಕುತ್ತಿದ್ದ (ಬೆಳುಮು. ೦೫೨)- 

[ದೇ- ತಮಿ. ಪೊಬುತು, ಪೋಟ್ಟು, ಪೋತು ; ಮಲ. ಪಟುತು, 
ಪೊಟುತು, ಪೋತು, ಪೋಳ್‌ ; ತುಳು. ಪೊರ್ತು: ಕೊಡ. ಪೊಳೀವೀ. 
ಪೊದೀ ; ತೆಲು. ಪ್ರೊದ್ದು, ಪೊದ್ದು ; ಕೋಲಾ. ಪೊದ್‌ ; ನಾಯ್ಕಾ- 
ಪೊದ್ಗ್‌ ; ಗೊಂಡಿ. ಪೊರ್ದ್‌] 


ಪೊಟ್ಟುಗಳೆ, ಪೊತ್ತುಗಳೆ, ಹೊತ್ತುಕಳೆ, ಹೊತ್ತುಗಳೆ (ಕ್ರಿ). ಕಾಲ 


ಕಳೆ; ಸವಂಯಹರಣವನಾಡು : ತದ್ರಾಜಹಂಸಂ ನಿರಾಕುಳಮಾ 
ಮಾಟಕ್ಕಿಗಳಿಂದೆ ಪೊಟ್ಟುಗಳೆವಂ ಸಂಸಾರಸಾರೋದಯಂ (ಅರಿತು: 0-69); 
ಮನ್ನ ಮೊಳ್ಳಿನಿಂ ನೆಗಬ್ಬಿ ಮಹಾಪುರುಷರ ಕಥೆಗಳುವುಂ ತಾಂ ಸ್ಮರಿ 
ಸುತ್ತೂಂ ಪೊಬಟ್ರೂಗಳೆಯುತೀ ತೆಆದಿಂದಂ (ರರಾನ್ಸು. ೩-೨೬೫); ಈ 
ಸಂಗೋಷ್ಠಿಯಿನೊರ್ಮೆ ... ಶಸ್ತ್ರವರಾಭ್ಕಾಸದಿನೊರ್ಮೆ ಪೊಟ್ಟುಗಳೆವಂ 
ಎಶ್ವಂಭರೋರ್ವೀಶ್ವರಂ (ಕುಸುಮಾ. &-೨೪)- ಪೊತ್ತುಗಳಿ: ಒರ್ಮೆ 
ಲೀಲಾವಿಲೋ£ನಬಂ ಮಾಣದೆ ಪೋಗಿ ವೊತ್ತು[ಣಕಾ. ಟ್ರು]ಗಳೆವಂ 
ನಿಚ್ಚಂ (ಸುಕುವಾ. ೪-೪0): ಪೊತ್ತೂಗ[ಶಾಣಾಂ. ಕ]ಳೆಯದೆ ತನ್ನ ತನುವನೆರ 
ಡಾಗಿ ಮಸೆವೆತ್ತ ಕರಪತ್ರದಿಂ ಸೀಳ್ವುದೆಂದಾಜ್ಲ್ಲಾ ಪಿಸಿ (ಕಳ: ೨೬-೩ೂ) - 
ಹೊತ್ತುಕಳೆ : ಹೊತ್ತುಕಳೆಯಲಾರದೆ . . . ಬಟ್ಟೆಯನ್ನು ನೀರಲ್ಲಿ ಅದ್ದಿ 
ಒಗೆಯಲಾರಂಭಿಸಿದೆ (ಕಟ್ಟಿ: an). ಹೊತ್ತುಗಳೆ : ಒಬ್ಬನ ಮನೆಯ 
ಲ್ಲುಂಡು ಹೊತ್ತೂಗಳಿವೆ ಒಬ್ಬನ ಮನೆಯುಲುಡಲೊಂದು ಗಳಿಸಿದೆ (€ಕರ- 
೭೪೧); ಹೊತ್ತೂಗಳೆಯದೆ ಎನ್ನ ಕಳುಹೆಂದ (ಕಾರ್ಯಾರ್ರೋ. ೪-3); ಲೆ 
ಪೆಣ್ಣಳೊಡನೆ. ಹೊತ್ತುಗಳೆಯಲೋಸುಗ ಕೇಳಿದಳಜುವತ್ತುನಾಲುಕು 
-ವಿದ್ಯೆಗಳ (ಮೋಹಕ, ೨೬-೩೭)- [ಪೊಟ್ಟು + ಕಳ್ಳಿ] 


46 | ಪೊಟ್ತಾ ಪೋಗು.. (ನಾ). ಕಾಲ ಕಳೆಯುವಿಕೆ ; ಹೊತ್ತು ಹೋಗುವಿಕೆ : 


ಪೊಟ್ಟು ಪೊ:ಗಿಂಗನುಟ್ತ್‌ಾಗಮಾಡುವ ತಮ್ಮುತಿರ್ವರುಂ ಪಲಗೆಗೆ ಸಾಯಿರ 


ಪೊಟ್ಟು ೫೯೯೦ 
ಗದ್ಮಾಣದ ಪೊನ್ನೇ ಸಾಲ್ಲುಮಗ್ಗಳಂ ಬೇಡೆಂದು ದುರ್ಯೋಧನಂ . . , 
ಪಾಸಂಗೆಯಂ ಪೊರಳ್ವಿ (ಶಂಶಥಾ. ೬-೭೦ ಆ); [ಪೊಟ್ಟು ಪೋಗಿಂಗೆ . - - 
ವೊನ್ನು]ಯ್ಯಲನೇಟಆ್‌ . . . ತರಳಾಕ್ಷಿಯಾಡುತುವಿರ್ಬಿನಂ (ರರ್ಮಾಮ್ಮ 
೩-೨೭). [ಪೊಟ್ಟು + ಪೋಗ್ಕು) 
ಪೊಟ್ಟು .ಪೊದರ೯' ನೋ. 6 
ಪೊಟ್ಟು ಗೆ "ಪೊರ್ದುಗೆ' ನೋ. 


ಪೊಟ್ಮ (ನಾ). ಒಂದು ಸ್ಥಳದ ಹೆಸರು: ಪೊಟ್ಮ ವಿನೀತೀಶ್ವರಕ್ಕೂಂ ಸರ್ವ್ವ 
ಪರಿಹಾರಂ ಕೊಟ್ಟರ್‌ (ಎಳ. 1೪, ಕಾವಮುರಾ. ೬೩-೩; 750): ಕಮುಂಗಟ್‌ 
ಕನ್ನಿಯರ್ಗ್ಗೆ  ಫೊಟ್ಮಿದ ಹಡದೆನನ್ನಾಕರ ಮಗನಯ್ಯಮ್ಮದೆನನ್ನಾಕರ 
ಮಗಂ . . - ಕೊಟ್ಟವಮಣ್ಣು (ಎಳ. 3. ಕೋರಾರ- ೪0-69; 903)- [?) 
ಪೋ, ಪೋಗ್ಕು, ಹೋಗು (ಕ್ರಿ). ಪೋದ, ಹೋದ (ಭೂತಕ್ಕ). 
ಪೋಪ, ಹೋಪ (ಭವಿಕೃ). ೧. ಇರುವ ಕಡೆಯಿಂದ ಬೇರೆಯ 
ಕಡೆಗೆ ಚಲಿಸು ; ತೆರಳು; ಮುಂದೆ ನಡೆ; ಗಮಿಸು : ಎಲೆ ಪಿಜ್‌ತಿನಿ 
ಪೋ ಮುಟ್ಟದೆ ತೊಲಗು (ಕಂಶಳಾ. 6-೪4); ಮಾರ್ಕೊಳ್ಳದೆ ಪೋ 
ನೀನ್‌ (ರರ್ಕಾಮ್ಮ. ೨-೦೬೪) ; ನುಗರಹಾವೆ ಎರಗುವೆ ನಿನಗೆ, 
ಈಗಲೆ ಹೊರಗೆ ಪೋ ಪೋ ಮೋ (ಕಕ. 083): ಪೋಗ್ಗು ೧. 
“ ಪೋಗು-ಗಮನೇ ” (ಕನುರಾ); ಅನೆ ಸಯ್ಯನೆ ಪೋಗಿ (ಇ. ೩11, 
೦೬-೪೦ : 818) ; ಅರ್ಕಂ ನಡೆ ನೋಡಿ ಪೋಗಲಾಜದೆ ತಡೆಯೆ ಪಗಲ್‌ 
ಪಿರಿಯವಪ್ಪುವಾ ಪುರವರದೊಳ್‌ (ಉಾತ್ಶಸಾ- 
ಪೋಪು (ಕಂಕಳಾ. ೦-೭೦) ; ಬೇಜೂರ್ಗೆ ಪೋದ ನಲ್ಲರ ನೆನೆದು 
ದೂಜ್‌ಸುವ ನೀಅ*ಯರ (ಕಳಾ: ೩೪. ೨. ಸಾಗು; ಕಳೆ: ದಾಟು: 
ವರಿಷಮ್ರೋಗ[ಗಿ] x x ೬ ನೆಯ ವರಿಷ (3793. 1-1, ೭-೩; 837) ; 
ಪೋದ ಭವಂಗಳಂ ನೆನೆವಿನಂ (ಅಪು. ೩ ೪೬) : ಎನಗೀ ಜನ್ಮಮಿದಿಂತೆ 
ಬಂಜೆತನದಿಂದಂ ಪೋಕುಮೋ (ಸುಕುರೂ. ೪-00೪. ೩. ನಿವಾರಣೆ 
ಯಾಗು ; ಪರಿಹಾರವಾಗು: ಆ ದೀನಾನಾಥರ್ಗೆ ವೃದ್ಧ 
ದ್ವಿಜಮುನಿನಿಕರಕ್ಕಂದೆಡರ" ಪೋಪಿನಂ ಕಃ ಕೇನಾರ್ಥೀ ಕೋ ದರಿದ್ರಃ 
ಎನ್ನುತುಮನಿತುಮಂ ಧರ್ಮಜ ಸೂಟ್‌ಗೊಟ್ಟಂ (ಶುಶರಾ- 
ಎನಿತೆನಿತು ಚಳಿ ಪೊ:ಗಲನಿತನಿತು ಪಸಿವಡಸೆ (ಇಳೆರ. ರೇ. ೫೩-೦೩). 

೪. ನಾಶವಾಗು; ಸಾಯಂ: “ಬೀತುದು ಸವೆದುದೆನಲ್‌ ಪೋದ್ಭ 
ದೆಂಬರು” (ಕತುಏಿ. ೦೭೧): ಈಗಲೋ ಇನ್ನಾವಾಗಲೋ ಈ ತನುವು 
ಮೊ:ಗದಿ:ದು (ಗರು: ೪)- ೫. ಕಾಣದಾಗು : ಉದಿಸಿದ ದಶದಿವಸದ 
ಶಿಶು ಪೋಪಾಗ ಎಧಿ ವಿಧಿಯನು ಮಾಅಬಹುದೇ (ಮೋಹಕ. 9 6)- 
ಹೋಗು : ೧. ನನ್ನಿಯ ಗಂಗನ ಪರಿ ಬನ್ನು ಬೆಳ್ಗೆಅಕಿಯಂ ಕುನ್ಹೂರು 
ಮನಿಜದು ಹೊ ಗೆ (ಎಕ. ೫11.ಶಿಶರೂ. ೫೩೬-೨; ಸು. 980); ಇದಲ್‌ಂದವೊಂದು 
ಜನನಂ ನಿನಗೆದೊರಕಿತ್ತೂ ಮುದದಿಂದ ಹೋಗಯ್ಯ ಜನನನಂ ನೀ ಹೊತ್ತು 
(016. ೦-೬೪); ಒಗತನ ಬಿಟ್ಟು ಹೋಹಾಗ ಹಾಲಿಗೆ ಹೆಪ್ಪ ಮೊಗೆದಿಕ್ಕಿದವ 
ರಾರುಂಟು ,(ನೋಹಕ. ೯-೦೪); ಹೋಗು ಎನ್ನಲಾರದೆ ಹೊಗೆ ಹಾಕಿದರು 
(ಗಾರ), ೨. ಆಯಿತ್ತೆ ಉದಯಮಾನ ಹೋಯಿತ್ತೆ ಅಸ್ತಮಾನ (6ನಶಂ. 
00-90); ವರಿಷ ಹೋದಿಂಬಳಿಕ ಎರೋಧಿಸಂವತ್ಸರದ ಕನ್ನೆವಾಸ 
(ಮ್ಮ. ೦೯೩೩. ೪೦-೦೪; 1177): ಹೋದ ದಿವಸಂಗಳಲಿ ಕಾಳೆಗಮಾದು 
ದಂದಿನ ಭೀಷ್ಮರೊಡನೆ. ವಿವಾದಕುರಣ ಬೇಡಿಕೊಳಬೇಹುದು 
ನದೀಸುತನ (ಕು2ಡ,ರ್ರೋ. ೦-೦6). ಹಿ. ಇಂದ್ರಿಯದ ಪೂರ್ವಾಶ್ರಯವು 
ಗುರುವಿನಿಂದ ಹೋಗದು ಅಂಗದಿಂದ ಹೋಗದು ತನ್ನಿಂದಹುದು ತನ್ನಿಂದ 
ಹೋಹುದು (ಸರ್ಕರ. ೪-೦೪); ಕಾಜುಮದ್ದಿಗೆ ಹೋಹುದೇ ಕ್ಲೈಮಸೆ' ವವನಿಪನ 
(ಕುಳ. ೦-6): ಹೋದುದು ಮನದುಮ್ಮ ಳವು ಮಧುಸೂದನಗೆ 1ಸಾಳ್ಮರಾ- 

ಜಾ) ೪. ಹಗೆಯರಲಿ ಹತವೂದನೆ ಹಾ... ಮೊಗವ ಹ! 


9೭6 ಕೂದ್ರಳ) ; ನೀಂ ಬಾ 


೬-೪೦) ; 


೩0 


20 


ಶಿರ 


ಪೋ, 
ಹೋದನೇ ಎನಗೇನು ಗತಿಯೆಂದ (ಕುಕ್ಶಾರ್ಹೋ. 6-30); ಪುನರಪಿ ಕಾದ 
ಕಳುಹುವುದು . . . ರಣದಲಿ ನಿನ್ನ ಹಿರಿಯ ಮಗ ಹೋದನೆನಿಸುವೆನು 


(38. ೩-೨). ಓ. ಮರಳು; ಹಿಮ್ಮೆಟ್ಟು ; ಹಿಂತಿರುಗು : ಬಿಟ್ಟನು 
- ಕೌರವನೃ ಪತಿ ರಥವನು ಹೊಟ್ಟುಗರ ತೆಗೆ ಹೋಗಹೇಳೆಂದೆಚ್ಚನಶಿರಥರ 
(ಳುಣ್ಮರ್ರೋ. ೨3-೬೦) ; ಕೆಲರು ಹುಯಿತು ಕೆಲರು ಹೋಯಿತು 
ಕೆಲವರೋಡಿತು ಕೆಲವರಡಗತು (೪೪. ೩5೨೨೫), ಹೊಸ ದೋಣಿ 
ಯೆಂದ:ಜಿ ಹೋಹೆಯು ಬೀಡಿಗೆ ಒಮ್ಮೆ ಸಾಹಸವನು ಮಾಡು (ಇಂತಾಶ, 
೬೨-೩0). ೭. ನಂದು; ಆರು: ಮಳೆ ಬಂದಾಗ ಹೋಗಿದ್ದ ದೀಪ 
ಈಗ ಬಂತು (ಕೂ). ೮. ಆಗು; ಜರುಗು ; ನಡೆ: ನಡ[ವ]ಹಾಲ 
ಧಾರೆಗು ಸಹ ಅಕ್ಕಿ ಮೂಡೆ ೧೦ ತಿಂಗಳು ತಿಂಗಳು ತಪ್ಪದೆ ತಿಂಗಳಲ್ಲಿ 
೧೭ ಹೋಹಾಗ ನಡವ ವಾರ ೧ ಮತ್ತಂ ಇಪ್ಪತ್ತಐದು ೨೫ 
ಹೋಹಾಗ ನಡವ ವಾರ ೧ ಅಂತು ತಿಂಗಳಲ್ಲಿ ಯೆರಡುವೂರ ಸಮ 
ದಾಯ ನಡವುದಕ್ಕೆ ಅಕ್ಕಿ ಮೂಡೆವು ೧೨ (ಎಇ. ಸಷ, ೯೪.೪೯: 
೯. ನೆರೆ; ಕೂಡು; ಸಂಭೋಗಿಸು: 
ಹತ್ತದು ಕೈಗೆ (ಸರ್ವಕ್ಕಿ- ೧೮೦೭). 
ಪೋಪೋಗು, ಪೋವೋಗು. ಹೋಗಹೋಗು. ಹೋಗುಹೋಗು 
(ದ್ವಿ ರುಕಿ ಈ): ಪುಲಿಪುಲಿ ಪರಿಪರಿ ಪೋಪೋಗಂ (ಕಂಠಾ. ೨-೨೬) ; 
ಕವಿಗೆಂದೆ ಶಿವ ಬಂದ ಪರಮಾನನ್ನಂ ದಲತ್ತಣ್ಣವಂ ಪೋವೋಗಲ* ಹಂ! 
(ಸಂಸರ. ಹೋಗಹೋಗಲು ಕಾಣ್ಪೆ ಮುಂದಣ ಭಾಗದಲಿ 
ಲಿಂಗಮಂ (8ಸಪು. 06.9) ; ಹೋಗುಹೋಗ್ಯೈ "ನೀನೆವುಗೆ ಬರಲಾಗದಲ್ಲಿಗೆ 
(ಏಸು. ೩೭-೧೩). ಪೋಬರವು ಇ ಹೋಗಿ ಬರುವುದು : ಅರಸನ ಪುಟ್ಟಿ 
ದಿಂಬಟ್‌ಯವೂಾ ದಿವಿಜಾಳಿಗೆ ಮಾಣ್ಣುದಿಲ್ಲ ಪೋಬರವೇಂತು. ೯-೭೪). ಹೋಗ 


2566) - 
ದಾಸಿಯನು ಹೋಗುವಗೆ ವೀಸ 


ಕೈವಲ್ಕಂ 


೩೦-೦೦೨); 


ನೊಡು ಇ ಹೋಗಲು ಅನುಮತಿಯನ್ನು ಕೊಡಂ ; ಹೋಗಬಿಡು : 


ನನಗೆ ಹೇಳದೆ ಹೋಹಿರಾದರೆ ಹೋಗಗೊ[ಕಾಕ. ಗಂ1ಡೆನು (ಸಾಳ್ಮರತಿ- 


೨೦-೦೦) ; ಬೀಳ್ಕೊಡು, ಕಳುಹು, ಅಪ್ಪಣೆ ಕೊಡು, ಹೋಗಗೊಡು 
(ಳಂಜುಜು-: ೪6), " ಪೋಗೊಡು ” ಪರಾ. ಹೋಗಬಿಡು ೬ ಹೋಗ 
ಗೊಡು : ಹೋಗಬಿಟ್ಟು ಜಂಗಮವ ಹಿಂದೆಯಾಡುವನ ಬಾಯಲಿ ಮೆಟ್ಟಿ 


ಹುಡಿ ಹೆೊಯ್ಕದೆ ಮಾಣ್ಪನೆ (2ಸನ- ೪೧೯); ಈಗಳಿರ್ದಂತೀ ಪಶುಗಳು 
ಹೋಗಬಿಡಿ ನೀವು (೧ಸಳ್ಳ. ೬೦-೨3) ; ಅರರೆ ನರ ಪೈಸರಿಸಿದನೊ ಪೈಸರಿ 
ಸಿದನೊ ಫಡ ಹೋ ಗಬಿಡದಿರಿ (೪ನ್ಕಾಕ. ೦೪-೦೩): ಹೋಗಲಾಡಿಸು 
೧. ಇಲ್ಲದಂತೆ ಮಾಡು ; ಹೋಗುವಂತೆ ಮಾಡು : ಪರಿಕರ್ಮನ್‌. 


ಅಂಗಸಂಸ್ಕೂರಃ ೨ ಶರೀರದ ಕೊಳೇ ಹೋಗಲಾಡಿಸಿ ಸೊಗಸು ಮಾಡುವಿಕೆ 
(ದಾ 98. ೨೦೩) ; ಎಣ್ಣೆಪಸೆಯಿದ್ದರೆ ಅದನ್ನು ಹೋಗಲಾಡಿಸಲು 
ಸಾಬೂನನ್ನುಪಯೋಗಿಸಬೇಕು. (902%. ೪3). ವಿ. ಪರಿಹರಿಸು; 


ಅವರವರ ಹೊಡಬಾಳು ಅವರವರೇ ಹೋಗಲಾಡಿಸಿ 
೩. ನಾಶಮಾಡು ; ಹಾಳುಮಾಡು : 
ತಲತಲಾಂತರದಿಂದ. ಬಂದಿದ್ದ ಆಸ್ತಿಯನ್ನು ಆತ ಆಲ್ಪ್ಬಕಾಲಗಲ್ಲೇ 
ಹೋಗಲಾಡಿಸಿಬಿಟ್ಟ (ಕೂ). ೪. ಕೊಲ್ಲು; ಸಾಯಿಸು: (4). 
ಹೊ:ಗಲಾಡು - ೧. ಹೋಗಗೊಡು : (4). ೨. ಕಳೆದುಕೊಳ್ಳು ; 
ನೀಗಂ: (೪). ೩. ನಿರರ್ಥಕಗೊಳಿಸು ; ಹುಸಿಮಾಡು : ನಾರದಮುನಿ 
ಮಹಾರಾಯ ಹೋಗೆಲಾಡುವನಲ್ಲ ಮಾತ (ನೋಹತ. ೩೩-೨೮). ಹೋಗ 
ಲೀಯು- ಹೋಗಗೊಡು : ಬೆಂದ ಮನವ ನಾನೆಂತು ನಂಬುವೆನಯ್ಮಾ 

- ಎನ್ನ ತಂದೆ ಕೂಡಲಸಂಗಮದೇವನಲ್ಲಿಗೆ ಹೋಗಲೀಯದಯ್ಕ್ಮಾ 
(ಏಸನ. ೩೩). ಹೋಗಲೀಸು, ಹೊ:ಗಲಿಸು- ಹೋಗಗೊಡು : ಹೋದಹೆ 
ನೆಂದರೆ ಒಳೆಕಾವಲವರು ಹೊಟಅಕಾವಲವರು ಹೋಗಲೀಸರು (ಘನವ. ೪-೨); 
ಭೀಮುಸೆ?ನನು ನಮಗೆದುರಾಗಿ ಬರುತಲಿದಾನೆ ; ಹೋಗಲೀಸದೆ ತಬ್ಬಿ 


ನಿವಾರಿಸು ; ಕಳೆ : 


ಕೊಳ್ಳಬೇಕು (ಕಂಗಿತಿಳ್ಕ. ೨೦೪) - 


ಪೋ, 


ಹಿಡಿದು ಸಂಹರಿಸೋಣ (ಕೃಪಾಲ. ೦೦೭) ; ದುರ್ಯೋಧನನನ್ನು ಯುದ್ಧಕ್ಕೆ 
ಹೋಗಲಿಸಬೇಡ (ತ್ಮಕ. 08೨). ಹೋಗಿಬರು. ಹೋಬರು ಎ೧. 
ತೆರಳು ; ಹೊರಡು ; ಬೀಳ್ಕೊಳ್ಳು : ವನಚರವೆ ನಾ. ಹೋಗಿಬಹೆನೇ 
ನಿಮ್ಮನುಜ್ಞೆಯಲಿ (ಕುವ್ಮಾಳ. ೭-೦೭) ; ನನಗೆ ಅನುಜ್ಞೆಯನ್ನು ಕೊಡು ; 
ಹೋಗಿ ಬರುವೆನು (ಕಂ. ೪). ವ. ಹೋಗು ಮತ್ತು ಬರಂ : 
ಶ್ರೀಮನ್ತರ ಹರ್ಮ ಕೈ ಇರುವೆಯೂ ಹೋಬರಲಾರದಂತೆ ಮುಶ್ತಿಗೆಯಿಟ್ಟು 
ಏತಕ್ಕಾದರೂ ಸನ್ನದ್ಧನಾಗಿರು (ರೆಲ್ಕ. 0೭೬೪-೦೨). ಹೋಗಿಬಿಡು ೧. 
ಇಲ್ಲವಾಗಂ : ಮೃಣಾಳಿನಿಯ ಮೇಲೆ ಪ್ರೀತಿ ಹೋಗಿ ಬಿಟ್ಟಿತೆಂದೂ ತಿಳಿದು 
ಕೊಂಡಳು (606,ು. ೦60. ೨. ಸಾಯು; ಮರಣ ಹೊಂದು: 
ಗಂಡನ ಕಣ್ಣುಮುಂದೆ ಹೋಗಿಬಿಡುವುದು ಹೆಂಗಸಿಗೆ ಪರಮಭಾಗ್ಯ (ವಕರಾ- 
೪4) : ನಮ್ಮ ಚಿಕ್ಕಪ್ಪ ಹೋಗಿ ಬಿಟ್ಟರು (ಮುಕುಳು. ೦೭). ಹೋದ ಜೀವ 
ಬರು - ಹೊರಟು ಹೋದ ಪ್ರಾಣ ಮರಳಿ ಬಂದಷ್ಟು ಸಂತೋಷ 
ವಾಗು,-- ಸವಕಾಧಾನವಾಗು : ಕಾಳು ಬಂದು ಎಲ್ಲವನ್ನೂ ಹೇಳಿದ 
ಮೇಲೆ ಹೋದ ಜೀವ ಬಂದಂತಾಯಿತು (೫90ರ. 6 ಕಠಾಸಾರ) ; ಬಿಸಿಲಿನಲ್ಲಿ 
ನಡೆದು ಬಂದು ಎಳನೀರು ಕುಡಿದ ಮೇಲೆ ಹೋದ ಜೀವ ಬಂತಂ (ರೂರ). 
ಹೋದ ಹೊಲಬು ನಡೆದು ಬಂದ ದಾರಿ; ಸಂಪ್ರದಾಯ ; 
ಪರಂಪರೆ: ಹೋದ  ಹೊಲಬಿಲ್ಲದಆೊಳಗೆ ದುರ್ಭೇದತಪವೇ 
ಹೊಗೆವುತದೆ ಹೊಳ್ಳಾದವೆಮ್ಮ ಸಮಾಧಿ ಸೈರಣೆ ಶಮದವಮಾದಿಗಳು. 
(ಕುವ್ಮಾಅ. ೩-೨೦). p ಈ ಧಾತು ಅನೇಕ ಶಬ್ದಗಳ ಮುಂದೆ ಸೇರಿ 
ಬೇರೆ ಬೇರೆ ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. 

[ದೇ.॥ ತಮಿ. ಮೋ, ಮೋಕು, ಪೋಕ್ಕು.; ಮಲ. ಪೋಕ ; 
ಪೋವ) 
ಪೋ, ಹೋಗ್ಕು (ಅ). ಛೀ, ತೆಗೆ, ಬಿಡು ಎಂಬರ್ಥದ ಉದ್ದಾರ 
ವಾಚಕಪದ : ಸ್ಮರನಂ ರೂಪಿನೊಳಿಂದ್ರನಂ ವಿಭವದೊಳ್‌ ಪೋ ಮೆಚ್ಚೆ 
ನಾನ್‌ (ಶಂಶಶಾ. 9-೩6) ; ಪೋ ಮಾಣ ಧರ್ಮಜಂ ಗಡ ಭೀಮಂ ಗಡ 
(ಗರಾಯು. ೪-೦೩) ; ಸತ್ತಾತ್ರದೊಳ್‌ ಧನಮಂ ಪೋ ನಲಿವಂದದಿಂ ನಲಿವನೇ 
ಧನ್ಯಂ ಧನಪ್ರೂಪ್ತಿಯೊಳ್‌ (ತಾತಾ. ೬-೦೦೭). ಹೋಗ್ಕು : ಜನಪತಿಯ 
ಕಟ್ಟಳವಿಯಲಿ ರವಿತನು ಜನಡ್ಡೈಸಿದನು ಫಡ ಹೋಗೆನಂತ ನಾರಂಚದಲಿ 
ಮುುಸುಕಿದನರ್ಜುನಾತ್ಮಜನ (ಕುನ್ಮಾಲ್ರೋ. ೬೪೪) ; ನಿನ್ನಯ ಜೋಡಿ 
ಗಾರುಂಟವರ ಕರೆ ಮಾತಾಡುವೆವು ಹೋಗೆನುತ ಗಹಗಹಿಸಿದನು ಕೈ 


ತೆಲೂ- 


ಹೊಯಿದ (ಆನಂರಾ. ೦-೪-೨೨) - [5ಪೋ್ಯ,?) 
ಪೋಂಚಿ “ಪೌಂಚಿ' ನೋ. 
ಪೋಂಛಾವಣೆ (ನಾ). ಸೇರಿಸುವಿಕೆ ; ಕೂಡಿಸುವಿಕೆ;. ಜೋಡಣೆ : 


ಒಂದಕ್ಕೆ ನಾಲ್ಕುಮಾತುಗಳನ್ನು ಪೋಂಛಾವಣೆ ಮಾಡಿ ತಾನೂ ಅಳುತ್ತ 
ಕುಳಿತಳು (ಮಹಾಗ. ೨೪೦)- [< ಪೌಂಚಾಯಿಸು 4 - ಅಣೆ) 

ಪೋಂತು. ಪೋತ್ಕ, ಪೋತ್ತು ಹೋತ್ಕ, ಹೋತ್ಕು (ನಾ). ಗಂಡು 
ಮೇಕೆ; ಗಂಡಾಡಂ : ಪೋಂತಿನ ಮೂತ್ರದೊಳುಳ್ಳಿಯನರೆದು ನಸ್ಶಮಂ 
ಮಾಡೆ ಪಿಂಗುಗುಂ ಗ್ರಹನಿವಹಂ (ಯೋಳೋಶ. ೦೦-೪6); ಮುನ್ನೊಗೆದಾಡಿನ 
ಬಸಿಜಕೊಳ್‌ ಬಂದುದು ಪೋಂತಿನ ರೂಪಿಂ ಬೆಳೆದೆ ಬಟ್‌ಕ ಮದೋನ್ಮತ್ತಂ 
(ಯಶೋಕ. ೩-೫೩), ಸೂಕರದ . . . ಪೋನಿನ ವಿಗಂಧಬಂಧುರಎಣ್ಮೂತ್ರಾ 
ಕಾರ ಗಂಧದ ಶ್ವಾನೀಕಂ ಭಯಹಾನಿಶೋಕ ರುಜ್ಮರಣಕರಂ (ಅಕ್ಕರ. ೩-೨೦): 
ಶೋತ್ಕ : "ತಿಂಡಿಪೋತ' ಪಠಾ. ಪೋತೆ ; ಪೋಶಿನ ಮೂತ್ರದೊಳಂ 
ಪರಿಮುರ್ದಿಸಿ ಕುಡಿಸಲುರಗತತಿಏಷಮಲ್‌ಗುಂ (ರುದ: 3-೬೨); ಪೋತು 
ಮಂಗಂ ಮೊಲಂ. - - , ನೀಡುಂ ವೆಃಗಂಗಳಂ ತಾಳ್ಹಪವು (ಹಾ ರಾಸ್ಕ. 
»-೧೦-೫೩). ಹೋತ ; ಹೋತನ ಕೊಂದು ಹೋವಂವ ಬೇಳಿ ಚಾಂಡಾಲ 
ರಾಗ ಹೇಳಿತ್ತೇ ವೇದ (ಗಂಠಾ. ೦೩-೦); ಯಾತದ ಮೇಲೆ ಹೋತ 


ರ್ಶ೯೧ 


45] ಪೋಕರಿ, ಪೋಕ್ರಿ (ನಾ). ೧. ದುಷ್ಟನಡತೆಯುಳ್ಳ ವ್ಯಕ್ತಿ 


ಪೋಕರಿ 


ಮೇವುದ ಕಂಡೆ (ಶ್ರ60ರ- ೨-೦೨-೨): ಮಾರಿಯ ಕಣ್ಣು ಹೋತನ ಮೇಲೆ 
(ಗಾರ)- ಹೋತ್ಕು ; “ಅಜಃ . . - ಛಾಗಃ, ಛಗಳಕಃ. ಛಗಃ-ಈ 
೬ ಹೋತು” (ಹಂಯು. ೪೬-೦೨೨): ತಲೆ ಬೋಲ್‌ಸಿ ಹೋತಂ [ಶಾಕಾಂ. 
ಹೊಂತಂ) ಸಿಡಿದಲೆಗುಡುವರ್‌ (ಸಮಶ. ೯-೦೨೦); ವೇದಪುರಾಣ ಹೋತಿಂಗೆ 
ಮಾರಿ (04ರ. ೩೭೨); ಹೋತಿನ ಕೊರಳೊಳಗೆ ಮೊಲೆ ಇದ್ದರೇನು (ಫುರಂದ. 
೦-೦೩೪ ಪಲ್ಲ) 

ಪೊತ್ತಿಮಕ್ಕಳ್‌ , ಪೊತ್ತಿನ್ಮಕ್ಕಳ್‌, ಪೊತ್ತಿರ್ಮಕ್ಕಳ್‌ , ಪೊತ್ತಿರ್ಮಕ್ಕಳು ಜಾ 
ಗಂಡು ಮಕ್ಕಳು (?) : ಇದೊನೈಡಿಸಿದೊನ್ಹಇ್ನಮಹಾಪಾತಕನಕ್ಕು 
ತನ್ನೊಕ್ಕಲುಳ್‌ ಪೊತ್ತಿಮಕ್ಕಳ್ಳುಟ್ಟದೆ ಕೆಡುಗ (ಎಳ. 111, ಮೈಸೂರು. 
೫೫-೨೦; ಸು. 740) ; ಇದಾನಟಾತ್ತೊನ್ನ ಇ್ವಮಹಾಪಾತಕನಾಗಿ ದಿಟ್ಟ 
ಗಲುಣ್ಣು ಕೊಟ್ಟತೇದು ಆಟನ್ಮಿ ವೆಣ್ಣಿ ತ್ತ ಲಪೂಸುವೋನಕ್ಕು ಒಕ್ಕಲುಳ್ಳೊತ್ತಿ 
ಮಕ್ಕಳ್ಳುಟ್ಟದೆ ಕೆಡುಗ (ಎಳ. 111. ಪ:8ನ. ೨೬-6; ಸು. 810); ದಾನ್‌ 
ಅಟ್‌ತ್ತೊನ್‌ , , . ಸಾಸಿರೆಕವಿಲೆಯು ಮಾನ್‌ ಕೊನ್ಲೋನ್‌ ಅಪ್ಪೋನೆ 
ಒಕ್ಕಲುಳ್‌ ಪೊತ್ತಿನ್‌ಮಳ್‌ ಪುಟ್ಟೆಲ್ಕಮ್‌ ಪುಟ್ಟಿದೊವುಮ್‌ ಪುರಿಗಂ 
(ಎಕ. Iv, ಇವಾನ್‌ ಕೆಡಿಸಿದೋನುಂ 
ದೆತ್ತೊನ್ನವು* ಪೊತ್ತಿವರ್ವೂಕ್ಕಳ್‌ ಪುಟೆ ಗಂ ವಾರಣಾಸಿಯ ಸಾಸಿರ್ವ್ವರ 
ಪಾರ್ವ್ವರ ಕೊನ್ಹ ಕೊಲೆ ಎಯ್ದಿ ೬ x ಪಣ್ವಮಹಾಪಾತಕನಕ್ಕು (ಎಳೆ - 171, 
ತಿರುವು. 900) ; ಪರಿಯಾರಮಾನೈಡಿಸಿದೊನ್ಸೈ ಇ್ಹಮಾಹಾ 
ಪಾತಕನಕ್ಕೆ ಬಾರಣಾಸಿಯನಬ್‌ದ ಪಾಪಮಕ್ಕೆ ಎಟಇದೆಆ್‌ ಎತ್ತುವೊನ್ನೆ 
ಬಿತ್ತೂಂ ಪೊತ್ತಿಮ್ಮ್ಮುಕ್ಕಳು ಪುಟ್ಟಾದೆ ಕೆಡುವೊನ್‌ (ಎಳ. 17. ತಿರುವು: 
ಸು- 600. p ಕನ್ನಡದ "ಪೋಂತು' ಪದವು ಒಂದು 
ಪ್ರಾಣಿಯ ಗಂಡನ್ನು ಸೂಚಿಸುವ ಹಾಗೆಯೇ ತಮಿ. ಮಲ. 
“ಪೋತ್ತು', ತೆಲು. “ಪೋತು' ಪದಗಳು ಪ್ರಾಣಿ, ಪಕ್ಷಿಗಳ ಗಂಡನ್ನು 
ಸೂಚಿಸಂತ್ತವೆ. ಆದುದರಿಂದ `ಪೊತ್ತಿಮಕ್ಕಳ್‌'.. ಮಂಂತಾದ 
ರೂಪಗಳು *` ಪೋಂತು' ಪದಕ್ಕೆ ಸಂಬಂಧಪಟ್ಟಿರಬಹುದು. 
ಪೋಂತಾನೆಯಂತರ - ಅಜಗಜಾಂತರ: ಕೇಳ್ತ ಆ ಬಣ್ಣನೆಗೆ ಕಾಣ್ಪ ಈ 
ಕುಣಿಕೆಗೆ, ಸಮತೆಯೇಂ ? ಪೋಂತಾನೆಯಂತರೆಂ (ಶ್ರೀರಾಮಾ: 93೨೦-೪೨). 

[ಡೇ.॥8 ತವು. ಮಲ. ಪೋತ್ತು; ಕೊಡ, .ಪೋತು ; ತೆಲು. ಪೋತು ಇ 
ಪ್ರಾಣಿ ಆಥವಾ ಪಕ್ಷಿಗಳಲ್ಲಿ ಗಂಡು ; ಕೋಲಾ. ಪೊತ್‌= ಹಂಂಜ ; ನಾಯ್ಕಾ- 
ಫೋತ್‌; ಪರ್ಜಿ. ಪೋತ್‌ಾಗಂಡುಪಕ್ಷಿ; ಕೊಂಡ. ಮೊೋತ್‌ - ಗಂಡುಪ್ರಾಣಿ: 
ಕುವಿ. ಪೋತೂಜಷ ಕೆಲವು. ಪ್ರಾಣಿಪಕ್ಷಿಗಳಲ್ಲಿ ಗಂಡು) 


ಹೆಗ್ಗಡ- ೮೭-೦೨ ; ಸು. 700 


೦೦೩-೬ ; ಸು- 


೨೫-೦೦ ; 


ಪೋಕ. ಹೋಕ (ನ). ೧. ತಿರಂಗಾಡುವವನು; ಅಲೆದಾಡುವವನು; 


ಅಲೆಮಾರಿ : ಕುಪಿಲರ ಮುಟ್ಟಿ ಕಾಲ್ಗೆಡಿಸಿ ಪೋಕರ ಮಾಡಿ (ಕುತ್ತ: 
೪-09-೦೩) - ವಿ (ಸಮಯವನ್ನು) ಕಳೆಯುವವನು : “ಪೊತ್ತು 
ಪೋಕ' ಪರಾ. ೩. ನೀಚ; ದುಷ್ಟ: “ಅವಿವೃತ್ತನೆನೆ ಪೋಕನಕ್ಕೂ” 
(ಮಂಗರಾ. ೭೩-೨೩); ಮೋಕನಿವನಿವನ ನುಡಿ ಪುಸಿ (ತಂಠಪ್ರ. ೪-೦೭): 
ಕಾಕರಾಗಲವರು ವಿಷಯ ನೀಕಲಾಗಲವರು ಬಹಳ ಪೋಕರಾಗಲವರು 
(ಸಸಾರ, 6೬-೯); ಪೋಕನಿಗೆ ನಾಕ ಸಲ್ಲ ಮೂನನಿಗೆ ಸ್ವಪ್ನ ಸಲ್ಲ (ಗಾರ). 
೪. ಪೋಲಿ; ತಂಂಟ: “ಪೋಕನೆನೆ ತಂಂಟಗಭಧಾನವು” (೪56. ೦೨೮); 
ತಂದೆಯಿದಿರೊಳು ಪುಂಡರ ಪೋಕರ ನಡೆಯೋ (ರಕ. ೨೬-೦೦೪); 
ಮದುವೆ ಯಾಕಾದಾವನೂ ಪೋಕ ಪುಂಡನು (ಕಂಳ. «೩-೨. ಹೋಕ : 
೧. « ದಾರಿಹೋಕ `' ಪರಾ. [ಪೋ,4 -ಕ್ಮ) 


ಪೋಕತನ (ನೂ). ದುಷ್ಟತನ ; ನೀಚತನ : ಎಲೆ ವೂರುಳಿ ಪೋಕತವನವಲ್ಲಿ 


ವೆಂರೆಯಂದು ವಂರಳು (ತುರಂಗ. ೩೨-೭). [ಫೋಕ4 - ತನ) 


ಕ್ರ ನೀಚೆ 


ಸ್ವಭಾವದ ವ್ಯಕ್ತಿ : ಆತನು ಆವ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೂ 


ಪೋಕರಿತನ 


ಹೇಸದ ಪೋಕರಿ ಹುಡುಗ (ಬ೫ಕ- ೩೦); ಪೋಕರಿ ಇವರಲ್ಲೊಬ್ಬಳು 
688%. ೦80): ೨. ತುಂಟ ವ್ಯಕ್ತಿ ; ಉಡಾಳ : ಪೋಲಿ : ನಾನು 
ಮೊದಲಿನಿಂದಲೂ ಪೋಕರಿಯೆಂಬುದು ಸರಿಯೇ ಸರಿ (ಉ೦6- 00): ನಿಮ್ಮ 
ತಂಗಿಯ ಮಗ ಶುದ್ಧ ಪೋಕರಿ (ಕುಠಾಗ- 99)- ಪೋಕ್ರಿ: ೧.. ಬಹಳ 
ಪೋಕ್ರಿಯಮ್ಮ್ಮ. ಪಕ್ಕಾ ಹೆಣ್ಣುಮರುಳ! (1: 68). ವಿ. ಅಜ್ಜಿ 
ಯಾವಾಗಲೂ ನನ್ನನ್ನು ಪೋಕ್ರಿ ಎಂದು ಬೈಯುತ್ತಾಳೆ (ಶತಂಗ- 9೬) ; 
ನಿನ್ನನ್ನು ಕಂತ್ರಿಗಳ ಕಣ್ಣುತಪ್ಪಿಸಿ ಸಾಬೀತಿನಲ್ಲಿಟ್ಟುಕೊಳ್ಳುವುದು ತೋಮ 
ನಿಗೆ ತುಂಬ ಸುಲಭವಲ್ಲ ಈ ಪೋಕ್ರಿಗಳ ಪಟಲಾಂನಲ್ಲಿ (ಹೊಸ ೫0). 
(ದೇ. ॥ ತಮಿ. ಪೋಕ್ಕಿರಿ, ಪೋಕ್ಕಿಲಿ ; ಮಲ. ಪೋಕ್ಕಿರಿ; ತುಳು. 
ಪೋಕೆ, ಪೋಕಿರಿ, ಪೋಕುರಿ; ತೆಲು, ಪೋಕಿರಿ] 
ಪೋಕರಿತನೆ” (ನಾ). ತುಂಟತನ ; ಉಡಾಳತನ ; ಅಫಜಲಖಾನನು 
ಕ್ರೋಧದಿಂದ, ರಹಿಮನ ಪೋಕರಿತನಕ್ಕೆ ತಕ್ಕ ಶಿಕ್ಷೆ ಮಾಡಬೇಕೆಂದು 
ಕಪ್ತಿಯನ್ನೆತ್ತಿದನು (ಳೋಹಿನೂ. ೦೬)- [ಪೋಕರಿ 4+ - ತನ] 
ಪೋಕವಿದ್ಯೆ (ನಾ). ದಂಪ್ಪವಿದ್ಕೆ ; ನೀಚವಿದೆ, : ಕಾಕುಮಾತು ಆಡ 
ಬೇಡ ಪೋಕವಿದೈಗೆ ಹೋಗಬೇಡ (ಗಾರ)- [ವೋಕ 4 ವಿದ್ಯೆ) 
ಪೋಕವೃತ್ತಿ (ನಾ). ಕೆಟ್ಟಸ್ವಭಾವ ; ನೀಚವೃತ್ತಿ : ಏಕಾದಶಿಯ 
ಮಾಡಿ ಯಶಿಗಳನೊಡನಾಡಿ ಪೋಕವೃತಶ್ತಿಗಳನೀಡಾಡಿ (ವಾಏೇ- ೦೩೬-೦೦). 
[ಪೋಕ 4 ವೃತ್ತಿ) 
ಪೋಕಳೆ (ನಾ). ನಿಜವಲ್ಲದುದು ; ತೋರಿಕೆ ; ಸುಳ್ಳಾದುದು : 
ಸುಳ ಹೈ ನಾಟಕ-ಕಂಪನಿ ತಗೀತೇನಿ, ಅಂತ ಪೋಕಳ ಹುರುಪಿನ್ಮಾಗ ಬೇಡಿದರ 
ಏನು ಕೆಲಸ ಆಗಬೇಕು? (ಗಂಠಾಯ. ೨೪೩). [.- ಮಠಾ, ಪೋಕಳ್‌] 
ಪೋಕಾಟ (ನಾ). - ಪೋಕತನ : ಮಾನಿನಿಯರೊಳಗೆ ಪೋಕಾಟವೇನಿದು 
(ಕನಳ, ೦೪೯-೦). [ಪೋಕ + ಆಟ] 
ಪೋಕಾಟಿಕೆ (ನಾ). ತುಂಟಾಟ ; ಪುಂಡಾಟಿಕೆ : ನೀತಿಶೀಲನಾದ ವಿಮರ್ಶಾ 
ಧಿಕಂರಿಯ ಮೇಲೆ . . . ಅಪವಾದವನ್ನು ಹಕುವುದು ತೀರಾ ಪೋಕಾಟಿಕೆ 
ಯೆನ್ನಬೇಕು (ವಾಗ್ಮೇವ. ೨೯೭). [ಪೋಕಾಟ + - ಇಕೆ] 
ಪೋಕ್ತ (ನಾ). ೧. (ಉಕ) ಟಾಕುಠೀಕು ; ಶಿಸ್ತು ; ಠೀವಿ. ೨. ಟಾಕು 
ಠೀಕಾದ ವ್ಯಕ್ತಿ; ಶಿಸ್ತಾಗಿರುವ ವ್ಯಕ್ತಿ: ಎರಡು ಖೋಲಿಗಳನ್ನು 
ಬುಡಿಗೆಗೆ ಹಿಡಿದಿದ್ದುನೆ. ದೊಡ್ಡ ಪೋಕ್ತನಾಗಿ ತಿರುಗುತ್ತಾನೆ (ಮೂರುದಾ. 
೨೩೩) ; ಆಫೀಸರ ಆದ. ಇನ್ನರ ಪೋಕ್ತ ಆಗಬೇಕು ಅನ್ನೂ ಖಬರೇ 
ಇಲ್ಲಾ (ರೀಪಹ. 11, ೨೦೯), 
ಪೋಕ್ತಾಗಿ - ಆಡಂಬರದಿಂದ ಕೂಡಿ; ಠೀವಿಯಿಂದ; ಚಟಾಕು 


ಠೀಕಾಗಿ : ವೂಸ್‌' ಎಂದು ಪೋಕ್ಕಾಗಿ ಎದೆ ತಟ್ಟಿಕೊಳ್ಳುತ್ತ ಗದ್ದಲದಲ್ಲಿ 
ನುಗ್ಗಿಬಿಡುತ್ತಿದ್ದೆ (ವಂ. ೪0೭), ಆಕೆ ದಿಟ್ಟತನದಿಂದ ಎದ್ದುನಿಂತು 


* ಪೋಕ್ತಾಗಿ' ಮಾತನಾಡಿದಳು (ಸೆಮೀ. ೭೩೬)- 
[4- ಪಾಠ. ಪುಖ್ರ್‌ ; ಮರಾ. ಪೋಕ್ತ್‌ ] 

ಪೋಕ್ತತನ (ನಾ), ಗಾಂಭೀರ್ಯ ; ದೊಡ್ಡತನ : ಒಂದು ಪ್ರಸಂಗವು 
ಮಾತ್ರ .., ಆಕೆಯ ಹುಡುಗತನವನ್ನು ಕಳೆದು ಪೋಕ್ತತನವನ್ನು ಕಲಿಸಿ 
ಕೊಟ್ಟಿತು (ಗಂರಾಯಿ. ೨೨೪).- [ವೋಕ್ತ 4 - ತನ) 

ಶೋಕ್ರಿ " ಪೋಕರಿ ' ನೋ. 

ಪೋಗಂಡ (ನಾ). ೧. ಅಂಗಹೀನ ; ಅಂಗವಿಕಲ: “ ವಿಕಲಾಂಗಃ, 
ಪೋಗಂಡ।-.ಈ ೨ ಅಂಗಹೀನಂ (ಹರಾಯು. ೬೪-೨೩೩), ಲೆ ಗಂಡನ 
ನಪ್ಪಿದ ತೋಳ* ಪೋಗಂಡನನಪ್ಪುವಂತೆ ಮಾಡಿದ ಬದಿಯಂ ಮೂಗಂ 
ಕೊಯ್ದಿಟ್ಟಿಗೆಯೊಳ್‌ ಪೋಗೊರಸದೆ ಕಂಡೆನಾದೊಡೇಂ ಬಟ್ಟಪೆನೇ (ಧುಶೋಶ, 
ತಂ). ವಿ. ವಯಸ್ಸಾಗದ ಬಾಲಕ; ಪ್ರೌಢನಲ್ಲದವನು. ' 

[ಸಂ.) 


೫೯೯೯೨ 


ಪೋಗ್ಕು 


ಪೋಗಂಡಿಕೆ (ನಾ). ತೋರಿಕೆಯ ಶೌರ್ಯ : ಕಳೆದಂಹೋದ ಪರುಕ್ರಮ : 
* ನಲ್ಲವೋಗಂಡಿಕೆ ' ಪರಾ. [ಪೋಗಂಡ + - ಇಕೆ] 

ಪೋಗಟ್ಟು (ಕ್ರಿ): ಓಡಿಸಂ : ನೆಲೆಯೊಳ್‌ ಸೇರಲು ಪೋರುಗೈದೊ ಸತಿ 
ತಾಂ ಪೋಗಟ್ಟುವಳ್‌ . . ತೊಲಗಿರಲ್‌ ಲಕ್ಷ್ಮೀರಟಾಕ್ಷೇಕ್ಷಣಂ 
(ಸೋಮೇಶ. ೩೦) - [ಪೋಗ್ಳು (< ಪ್ರೋ) -- ಅಟ್ಟು) . 

ಪೋಗತೊಲಟಿ್‌ ? (ಕ್ರಿ). (?): ಚಿದ್ದಯ್ಯನು ಜಕ್ಕಯ್ಯೆನುಮೆಬ ಪಾರು 
ವರು ಗುಣ್ಣಮಯ್ಯಂದೋಟ್‌ ಎಡೆಯಾಖ್ಲುತನದಿಂ ರಾಜಗಾಮಿತಂಗೆಯ್ದ್ತೂ 
ಮೆಣ್ಣೆಯತನದಲೂರನೆನ್ನದೆನ್ಹು ಮೂಜುವರಿಷದುಣ್ಬಳಿಯ ಪೋಗತೊಟ್ಟು 
ಣುತಮಿರ್ಪ್ಸದಂ (ಸ993- Ix -- 1, ೦೨೩-೦೬೩ ; 1069)- {?] 


10| ಪೋಗಾಗು (ನಾ). ಆಗುಹೋಗು ; ಲಾಭ ನಷ ಅುತವಅ ಪೋಗಾಗು 


ಗಳನೊರೆದೊರೆದು ಸುಸೂತ್ರಂ ತಪ್ಪದಂತೆ ಸೇರುವೆಗಿಕ್ಕಿ ಬರೆಯಿಸಿ (ತರ್ಮರಾ- 
೪-೨೪). [ಪೋಗ್ಮು 4 ಆಗ್ಯು) 

ಪೋಗಾಡು, ಹೋಗಾಡು (ಕ್ರಿ). ೧. ಕಳೆದುಕೊಳ೦್ಫ; ನಷ್ಟಹೊಂದು ; 
ನೀಗು : ರಾಜ್ಯವನಿತಂ ಪೋಗಾಡಿದಂ ರಾಕ್ಷಸಂ (ಸೋಮೇಕ. ೪೩); 
ತನ್ನಿರ್ದ ಮನೆಯಂ ಮಾಜ್‌ಯವಳ್ಗಿ ಪೋಗಾಡಿ ತದನಂತರಂ ತನ್ನ 
ತಾಯಲ್ಲಿರ್ದಂತಪ್ಪ ವಸ್ತುಗಳೆಂ ಕಟ್‌ಪುವುದೆಂದು ಪೇಟ್ವಟ್ನಿಲ್‌ (ಫುಕ್ಕಾಸ್ರ- 
೪-0೮6 ಠ) : ತಂತಮ್ಮ ತಂದೆಗಳಾರ್ಜಿಸಿದ ಧನಧಾನ್ಯಂಗಳೆಲ್ಲವುಂ ಪೋಗಾಡಿ 
ಪರಿಕ್ಷೀಣವಾಗಿ (ಛರಕಾಂ. 0೨). ಹೋಗಾಡು : ೧. “ಹೋಗಾಡು 
(ಹೋಗು 4+ ಆಡು) -- ಪ್ರವಹಾದತ್ಯಜನೇ” (ಕತುರಾ) ;: ನುಡಿಯ 
ಲಜ್‌ಯದೆ ಸಂಲರಾಜ್ಯಮಂ ಹೋಗಾಡಿ . . - ನಗೆಗೆಡೆಯಾದ ಪಾತಕ 
ಹರಿಶ್ಚಂದ್ರ (ಹತಕಾ. ೧೨-೪೩) ; ಕದನದಲಿ ಸುತನಿಧಿಯ ಹೊ:ಗಾಡಿದೆ 
ನಿಜಾನ್ಹ ಯಕಲ್ಪತರುವನು (ಕುನ್ಶಾಶ: ೦-೪) ; ಇದ್ದುದನು ಹೋಗಾಡಿ 

- ಉದ್ದನ ಮರನ ತುದಿಗೇಜ್‌ ತಲೆಯೂಟ್‌ ಬಿದ್ದು ಸತ್ತಂತೆ 

(ಸರ್ವಜ್ಞ- 98೬). ವಿ. (ಮಾತಿಗೆ) ತಪ್ಪು; ಮಾರು : ಒಡಲ ಹಿಡಿದಾಡ 
ದಿರು ನುಡಿಯ ಹೋಗಾಡದಿರು (ಸರ್ವಜ್ಞ. ೩೦೦) : ಮಾತ ಹೋಗಾಡಿ 
ಬಳಿಕಾ ನೆನೆನೆನೆದು ಕಡೆಯಲ್ಲಿ ಹುಡುಕಾಡುವನೆ ಮೂರ್ಪ (೧೩ಕ.೪0)- 
೩. ಬಿಡು; ತ್ಯಜಿಸು : ಆಡುವುದು ತತ್ವ ಜ್ಞರೊಡನೆಡೆಯಾಡುವದು 
ತತ್ಸನ್ನಿಧಿಗೆ ಹೋಗಾಡುವುದು ದುಷ್ಕೃತವನು (ರಾಗ. ೭-೩-೫೪). ೪. 
ಇಲ್ಲವಾಗಿಸು ; ನಿವಾರಿಸು : ಮಾಡಿದೆನು ಮಖಶತವನದು ಹೋಗಾಡಿ 
ಶಿಂದ್ರನನಲ್ಲಿ ತನಗೆಡೆಮಾಡಿತರಮನೆ (ಕುಪ್ಮಾ. ೦೩೬೪). ೫. ನೆರವೇ 
ರಿಸಂ ; ತೀರಿಸು ; ಪೂರೈಸು ; ಬಾಣಹತಿಗಲ್ಕುಡಿಸಿ ರಾಜ್ಯಶ್ರೇಣಿ ಜರು 
ಗಿತು ಶೌರ್ಯನಗರದ ವಾಣಿಯರು ಹೊಕ್ಕಿಟ್‌ದು ಹೋಗಾಡಿದರು ಪತಿ 
ರಿಣವ (ಕುವ್ಮಾಕ. ೨೪-೪೨): [ಪೋಗ್ಕು (ವ ಪೋ) +. ಆಡ್ಕು: 

ಪೋಗಿಸು, ಹೋಗಿಸು (ಕ್ರಿ). ಹೋಗುವಂತೆ ಮಾಡು ; ತೊಲಗಿಸಂ : 
ಆ ಗಿರಿತಟದಿಂದವನಂ ಪೋಗಿಸಿ (ಕಂಠಂ ೨-೦೦೨). ಹೋಗಿಸು ; “ಜಲ 
ಯತಿ ಇ ಬಾಯಾರಿಕೆಯಂ ಹೋಗಿಸಿದಪುದು ” (ಇ ಕಕ್ಕ, ೨೩೪). 

[ಪೋಗ್ಗು ( ಇಪ್ರೋ) 3. -ಇಸ್ಕು] 

ಪೋಗ್ಗು `ಪೋ,' ನೋ. 

ಪೋಗ್ಕು, ಹೋಗ್ಕು (ನಾ). ೧. ತೆರಳುವಿಕೆ ; ನಿರ್ಗಮನ: ಆನೆ 
ಕುದುರೆಗಳ20ಂ ವಮತಾನಸರ ಬರುವುವುಂ ಪೋಗುಮಂ ಕಂಡು (ಪಡ್ಗಾರಾ. 
6-೨3) ; ಪುರಜನಗಳಿಲ್ಲಂ ನೆರೆದವರ ಪೋಗಿಂಗೆ ಸೈರಿಸಲುಣದೆ (ಶಂತಥಾ. 
೩-೦೬ 5): ನಿವತ್ಮಿ ಪೋಗಂ ಪುರಜನಂ ಪೇಚಕಿ ಕೇಳ್ದು (ರರ್ಮಾಮ್ಮ, ೦-೯೪). 
೨. ಕಳೆದುಹೋಗುವಿಕೆ : ಕೈತಪ್ಪಿಹೋಗುವಿಕೆ : ತನ್ನೊಡವೆಯ ` 
ಪೋಗಿಂಗಮವಳ ಪೋಗಿಂಗಂ ನಿಗ್ಗೆಡಿ ಬೆನ್ನನಜಿಸಿ ಪೋದಂ (ಶಂರಾಮಾ- 
೬-೩೩). ೩. (ಮಲಮೂತ್ರಾದಿಗಳ) ವಿಸರ್ಜನೆ : ಮಲಮೂತ್ರದ 
ಪೋಗುಂ ಮಾಳ್ಕುಮದುವೆ ಜಡತೆಯನೀಗುಂ (ಕರ್ಮಾಳಾ. ೨-೦೬) - `ಳಿ, 


ಪೋಗುಡು 


ಕುಸ್ತಿಯ ಒಂದು ವರಸೆ,._ಪಟ್ಟು : ಕೊಂತಮಾರವು ಲಾಟ ಡೊಕ್ಕರ 
ಪೋಗು ಬಾಣ್ಣು[ಗುತ ಗಳೂ . . . ತಳಹತ್ತ ಗಳಹತ್ತಂ ತುಳಿಲ 
ಎಂದಾಣದಲಿ ಹರಿ ಕಾದಿ ಬಳಲಿಸಿದ (೫ಳ್ಕಳಾ. ೨೨-೭೩೩). ಹೋಗು: ೫. 
ಅಳಿವು : ನಾಶ: ಸಂಸಾರದಾಗುಂ ಬೋ ಸಂಸಾರದ ಹೋಗುಂ ಬೋ 
(ಸನ: ೦೬೪). "ಆಗುಹೋಗು', “ಹೋಕು' ಪರಾ. 
[ಪೋ,-/ತಮಿ. ಪೋಕೈ; ಮಲ: ಪೋಕ್ಕು ; ತುಳು. ಪೊಕು; 
ಕೊಡ. ಪೋಕ್‌ ಎ ಮಾರ್ಗ, ರಹಸ್ಯ ; ತೆಲು. ಪೋಕ, ಪೋಕು) 
ಪೋಗುಡು " ಪೋಗೊಡಂ' ನೋ. 
ಪೋಗುಹ (ನಾ). ಹೊರಟುಹೋಗುವಿಕೆ ; 
* ಹರೆಯಬೋಗುಹ ' ಪರಾ. 
[ಪೋಗ್ಕು (ಎಪೊ) + - ಹ್ಯ (ಆ ಎ ಪ್ಯ)] 
ಪೋಗೊಡು, ಪೋಗುಡು (ಕ್ರಿ). ೧. ಹೋಗಲು ಅವಕಾಶ ನೀಡು : 
ಸಾರಿದರೆ ನೂರಾಗಿ ಹರಿದೋಡುತಿಹನು, ಸೇರಿದರೆ ಸೆರೆವಿಡಿದು ಮರಳಿ 
ಪೋಗೊಡನು (ಕುಳ್ಳ. ೦-೬). ಪೋಗುಡು : ೨. ಕಳೆದುಕೊಳ್ಳು ; 
ನೀಗಿಕೊಳ್ಳು : ಎಳನೆತ್ತರ ಕೊರ್ವಿಂ ತಲೆಯಂ ಪೋಗುಡುವೀ ನೀಂ 
ಮರುಳೂಗು 1 (ಕಾಮಾಕ್ಕ- ೯3-3೬). [ಪೋಗ್ಗು (ಆಪೋ) ಕೊಡು] 
ಪೋಗೊದೆ (ಕ್ರಿ). ದೂರ ಹೋಗುವಂತೆ ಕಾಲಿನಿಂದ ನೂಕು, -ಒದೆ : 
ಮಂದಸಿನ ಮುಚ್ಚುಳನುಂಗುಟದಿಂದೆ ಮಾಂಟಿ ಪೋಗೊದೆದು (ಗವಿ. ೬-೩೦). 
(ಪೋಗ್ಗು (ಎಪೋ,) + ಒದೆ) 
ಪೋಗೊಳಿಸು, ಹೋಗೊಳಿಸಂ (ಕ್ರಿ. ಹೋಗಲು ಬಿಡು; 
ಬೀಳ್ಕೊಳ್ಳು; ಕಳಂಹಿಸಿ ಕೊಡಂ : ಒಮ್ಮೆಗೆನ್ನಂ ಪೋಗೊಳಿಸು ಮರಳಿ 
ನಮ್ಮಾ ! (ಕುತ್ರ. ೩೨-೨). ಹೋಗೊಳಿಸು : ಕೆಳದಿಯರನ್ನು ಮಾಲಿಸು 
ಶ್ತಿದ್ದು, ಶಿರಸ್ನಂಜ್ಞೆಯಿಂದ ಹೋಗೊಳಿಸಿ . . . ಆತನಿಗೆ ಮುಗ್ಗಾಯತ 
ಪ್ರೌಢಿಯ ಇದಿರ್ನೋಟವನ್ನೊಡ್ಡಿರುವಳು (ಶುಂತ್ರಕ. ೦೪೦-೩): 
[ ಪೋಗ್ಕು (ಆ ಪೋ) -- ಕೊಳ್ಳು + - ಇಸ್ಕು] 
ಪೋಚ (ನಾ). ಒಬ್ಬಾತನ ಹೆಸರು; ಚಿಂಗಯ್ಯನ ಚಾವಬ್ಬೆಯ ಮಗಂ 
ಪೋಚನ ಕಲ್ಲ ೫ ೫ ೫ (ಮೈಅ0. ೦೪93, ೨-೭: 973) - [೨] 
ಪೋಚಬುಕ್ಕು (ನಾ). ರಸೀತಿ ಪುಸ್ತಕ : ಜೀನಸಗಳು ಬಂದು ದಾಖಲಾದ 
ಪೋಚಬುಕ್ಕಿನ ಮೇಲಿಂದ ತಪಾಸ ಮಾಡೋಣದರಲ್ಲಿ ಬಹಳೇ ಅಡಚಣಿಯು 
ಬೀಳುವದು (ಮುಂ೦ವ್ಮಾ, ೪೨). 
[ ಪೋಚ್ಯ (ಐ ಮರಾ. ಪೋಂಚ್‌) 4 ಬುಕ್ಕು ] 
ಪೋಚಯ್ಕೆ (ನಾ). ಒಬ್ಬಾತನ ಹೆಸರು: ದುಗ್ಗಮಾಯ್ಕನ ಮಗ 
ೋೀಚಯ್ಯ ಬೆಸಗೆಯ್ದಗಲ್ಲ ನಿಟ್‌ಸಿ (ಎಳೆ. 1೪. ಹುಡಿಸೂ. ೬9-೧೪: 976). 
[ ಪೋಚ + ಅಯ್ಯ) 
ಪೋಚಿಗಾಮುಂಡ (ನಾ). ಒಬ್ಬಾತನ ಹೆಸರು: ಉಪ್ಪವಳ್ಳಿಯ ಪೋಚಿ 
ಗಾಮುಣ್ಧ ವಳಿಯೆಟ್‌ ಮುದ್ದ ಮಾಗುಣ್ಣಿಯೆಅಕೆಗೆ (ಎಳ. ೩೪, ಶೇಲೂರು, 
೩06-0೨ ; ೪71). [ ಆ ಪೋಚ + ಗಾಮುಂಡ] 
ಪೋಚ್ಚು « ಪೌಂಚಿ ' ನೋ. 
ಪೋಚ್ಚು « ಪೋಚ್ಕೆ' ನೋ. 
ಪೋಚ್ಕು (ನಾ). ಮುಂದೇನಾಗಂವುದೆಂದಂ ಕಾದಿರಂವಿಕೆ ; ನಿರೀಕ್ಷೆ : 
ನೀ ಉಲಕೋಚಿತನ ಮಾಡಿ ನಡುವ ಬಾಯಿ ಹಾಕೀ !. . . ಒಳ್ಳೇ ಪೋಚಿಲೆ 
ಕೂತಿರಬೇಕು ನೋಡು (4ಡುಗು. ೬೫): [೯-ಮರಾ. ಪೋಂಚ್‌ = ದೂರದೃಷ್ಟಿ) 
ಪೋಚೆ, " ಪೌಂಚಿ' ನೋ. 
ಪೋಚ್ಕೆ, ಪೋಚ್ಚು (ಗು). ಅಲ್ಬವಾದ ; ತಂಚ್ಛವಾದ: ಪಂಚಿ ತೆರ 
ನಾದ ಪೋಚೆ ಸಂಸಾರದಾಲೋಚನೆ ತೋರುವದು (ಎಷಾಸು. ೨೦-೨). 
ಪೋಚ್ಕು : ನೀಚಮಾರ್ಗವ ಬಿಡು ಮೋಹಕವಾಗಿದ್ದ ಪೋಚುಮತವ 


ಕಳೆದುಹೋಗುವಿಕೆ : 


ರ್ಶ ೯೩ 


5 


20 


25 


45 


ಪೋಟಾಧ್ಮಾಯ 
ಸುಡು ನಲಿ ನಲಿದಾಡು (ಜಾಸು. ೩-೪). [_ಪಾರ. ಪೂಟ್‌ ; ಹಿಂ. 
ಪೋಟ್‌ ; ಮರಾ. ಪೋಚಟ್‌ ; ಗುಜ್ಜ ಪೋಟಾ] 
ಪೋಟ್ಯ (ನಾ). ೧. ಶರೀರದ ಯಾವುದಾದರೂ ಒಂದಂ ಭಾಗ 


ಊನವಾದವನು ; ಪೋಟು ಬಿದ್ದವನು : ಆತಂ ಶಸ್ತ್ರದಿಂ ಗಲ್ಲಮಂ 
ಪಾಳಿಸಿ ವ್ರಣವೆರಸಿದಕ್ಕಿಯಂ ತೆಗೆದು ಕತ್ತಿಯಿಂದೆತ್ತಿ ತೋಟಯಿದುಂ 
ತಂಡುಲವ್ಯಾಧಿಯೆಂದು ಪೆಸರಿಟ್ಟು . . . ಆ . ತಂಡುಲಮಂ ಹೊಣಕೆ 
ನುಂಗಿ ಕಳೆದನಂದದಿಂದೆನ್ನನೆಲ್ಲರುಂ  ಗಲ್ಲಪೋಟನೆಂದು ಪೆಸರನಿಟ್ಟರ್‌ 
(ರರ್ಮಶ. €-೨6 5) ; ಅಂದಿನಿಂದ ನನ್ನನ್ನು ಎಲ್ಲರೂ ಗಲ್ಲಪೋಟ 
ಎಂದು ಕರೆಯುತ್ತಾರೆ (ನಗೆಗ: ೩): ೨. (ಆಲಂ) ಪುಂಡ; ಪೋಕರಿ; 
ಸ್ವೇಚ್ಛಾಚಾರಿ : ದ್ಯೂತವನಾಡುತ್ತಿಹ ಪೋಟ ಸೂಳಿಯರೊಳ್ಳೊಲ್ಲಿ 
ರ್ಪಾಟಮಿಂತೆಲ್ಲ ಮುಂ ಸವಿಯಾಗಂತ್ಯದಿ ಕಷ್ಟವೈ (ಸೋರೋಕ- ೨೪). 
ಭಂಡರಿಗೆ ಬಹುಭಾಷಿಗಳಿಗೆ ಪ್ರಚಂಡರಿಗೆ ಪರಸಶಿಯ ಬೇಟಿಯ ಪುಂಡತನದಲಿ 
ಹೇಡಿರನು ಬಿಟ್ಟಿರ್ಪ ಪೋಟರಿಗೆ . . . ಹೇಳದಿರು ಮಟಕಿದೀ ಅನು 
ಭವಾಮೃತವ (ಅವಕ್ಕಿಕ, ೨-೨) ; ಲೀಲೆಯ ನಾಟಕವಲ್ಲ ಮಾಟಕೂಟವಿದಲ್ಲ 
ಪೋಟರ ಮಾತಲ್ಲ (ಹರಕ. ೩). [ವೋಟು (ಎಪೋಟೆ) + - ಅ) 

ಪೋಟ್ಮ (ನಂ). ಅಂಜುಕುಳಿ : ಹೇಡಿ ; ಭೀರು: “ ಆ ಪೋಟನೆನೆ ಧುರ 
ದೊಳೋಡಿ ಬಹನಕ್ಕು” (ಮಂಗಲಾ- 60-6) ; ಪೋಟರಪ್ಪಜ ಹರಿ 
ಸುರೇಂದ್ರರಿಗಾಟವಿಕ ದಿತಿಸುತವಿತತಿಗೀ ಕೋಟೆಯಂ ಸಾಧಿಸುವುದವಗಡಂ 
(ಸತು. 0೬-08). "ಪೋಡ್ಕಿ' ಹೋ. [ಸಂ. ಪೋಟಾ] 

ಪೋಟಕ (ನಾ). - ಪೋಟ, ೨: ಪೋಟಕರು ವೇಶ್ಯಾಂಗನೆಯರೊಡನಾಟ 
ದೊಳು ಪಗಲಿರುಳು ಬಾಳುವ (ಯಶೋರ. ೭). [<ಎಪೋಟ,] 

ಪೋಟಖರಾಬು (ನಾ). ಸಾಗುವಳಿ ಮಾಡಲಾಗದ ಜಮವಿಾನು : ರಸ್ತೆಗಳು 
ಮತ್ತು ಕಾಲುವೆಗಳ ಮಗ್ಗುಲುಗಳಲ್ಲಿರುವಂಥಾ ಭೂಮಿಯನ್ನು ಬೇರೆ 
ನಂಬರು ಮಾಡಬೇಕೆಂದು ಹುಕುಂ ಆದಾಗ ಹಾಗೆ ಮಾಡತಕ್ಕದ್ದು. 
ಹಾಗಿಲ್ಲದೆಯಿದ್ದರೆ ಪೋಟಖಲಾಬಿನಲ್ಲಿ ಸೇರಿಸಬೇಕು (ಕೂರು: ೩೨). 

[.- ಮರಾ. ಪೋಟ*ಖರಾಬ್‌] 

ಪೋಟಗಲ, ಪೋಟಗಳ (ನಾ). ೧. ಒಂದಂ ಬಗೆಯ ಲಾಳೆದ ಕಡ್ಡಿ. 
೨. ಒಂದು ಬಗೆಯ ಹುಲ್ಲು; ಜಂಬಂಹುಲ್ಲು ; ಕಾಶತೃಣ. 
ಪೋಟಗಳ : ೧. “ನಡಃ, ಧಮನಃ, ಪೋಟಗಳಃ___೩ ದೇವನಾಳದ 
ಹೆಸರುಗಳು. ದೇವಲಾಲೀಕಡ್ಡಿಗಳಿಗೂ ಹೆಸರುಗಳು” (ಸ್ದಾ ೦8. 08೦). 
೨. “ಕಾಶಂ, ಇಕ್ಷುಗಂಧಾ, ಪೋಟಗಳಃ. ೩ ಜಂಬುಹುಲ್ಲು ” (ಸಿರಕ್ಮಂತಿ. 


೧೫೩೦)- [ ಸಂ. ] 
ಪೋಟಗಳ ` ಪೋಟಗಲ' ನೋ. 
ಪೋಟಗಿ " ಪೋಟಿಗೆ? ನೋ. 


ಪೋಟತನ (ನಾ). ಪುಂಡಾಟ ; ಪೋಕರಿತನ ; ಮುರಾರಿ ಗೋಪಿಯರಲ್ಲಿ 
ಹಾದರವಾಡಿ ಸಿಕ್ಕನೆ ಪೋಟತನದಿಂದ (8ಸಥಿ. ೫೫-೪೦) ; ಪೋಟಿತನ ನಮ್ಮಲ್ಲಿ 
ಕೊಂಬುದೆ ಎನುತ ಹರಿಯೆಚ್ಚ (ಕೋಗಯ- ೨೨-೪೦). [ವೋಟ್ಕ + -ತನ] 
ಪೋಟತೆ (ನಾ). -ಪೋಟತನ : ಹುಸಿ ಕೊಲೆ ಕಳವು . . . ನುಸುಳು 
ಘಾತಕವನ್ಮಾಯ ಫೋಟತೆಗಳು ಮಸುಳಿಹವಾ ನಾಡೊಳಗೆ (ಕೋಫಿ. ೦-೩೪). 
[ಪೋಟ + - ತ್ಯೆ) 
ಪೋಟಲೀಸು "ಪೋಲ್ಟೀಸು' ನೋ. 
ಪೋಟಾಧ್ಕಾಯ (ನಾ). (ಆಲಂ) ಸೂಳೆಗಾರಿಕೆ; ಕಾವಂಕ್ರೀಡೆಯ 
ಪ ಕರಣ : ಅಹಹ ಶಿವನೀ ಸೂಳೆಯೊಳ್ನಿರೆವುದೆಂತೆನಗೆ ಸಹಜವೆಂತೆಮಗೆ 
ಫೋಟಾಧ್ಯಾಯವೆಂದೆನಲು (ನಕ್ಕತ್ರ- ೪-೦೦-೨); ಶಿವಗೃಹದೊಳು ಆವ 
ಪೊ:ಟಾಧ್ಮಾಯವೆಲೆ ಮುಂಡೆಯೆನೆ (ಕೀಕ್ಕೆಫು. 6-0-46). 
[ಪೋಟ 4+ ಅಧ್ಯಾಯ 


ಪೋಟಾಪೋಟಿ ರ್ಕ£೯೪ 


ಪೋಟಾಪೋಟಿ (ನಾ). ಸ್ಪರ್ಧೆ ; ಮೇಲಾಟ ; ಪೈಪೋಟಿ : ಮಹಾರಾಜ 
ರವರು ಅಧಿಕಾರವನ್ನು ವಹಿಸಿದ ಮೇಲೆ ಪೋಟಾಪೊ:ಟಿಗೆ ಪ್ರಾರಂಭ 
ವಾಯಿತು (ಶಾಶುರಂ- ೩೩೪); ಇಬ್ಬರಿಗೂ ಸಂಗೀತದ ಪೋಟಾಫೋಟಿ ಬಿತ್ತು 
(ಕಟ. ೦೭) ; ಬುದ್ಧಿಬಲಕ್ಕೂ ಬಾಹುಬಲಕ್ಕೂ ನಡೆದ ಪೋಟಾಪೋಟಿಯಲ್ಲಿ 
ಬಾಹುಬಲಕ್ಕೆ ಪರಾಜಯವುಂಟಾಯಿತು (ರಾತ್ರ. ೬): 
[ ಆ ಪೋಟಿ. /ತುಳು. ಪೋಟುಪೋಟಿ) 
ಪೋಟಿ. ಹೋಟಿ (ನಾ). ೧. ಈಡು; ಸವರಾನ; ಎಣೆ : ಸಿಲುಬೆಮೊಳೆಗಳ 
ಉಳಿಯೆ, ಪೆಟ್ಟೆ ಇದಕೆ ಸಾಟಿಯೆ? ಪೋಟಿಯೆ? (ಗ್ರಾ: ೩6-3). ೨. 
ಸ್ಪರ್ಧೆ; ಮೇಲಾಟ ; ಹುರಂಡು ; ಒಂದು ದಿನ ನಗರದ ಜನಗಳನ್ನೆಲ್ಲ 
ಕರೆದು ಆಯುಧಾಭ್ಯಾಸದ ಪರೀಕ್ಷೆಯನ್ನೂ ಪೋಟಿಯನ್ನೂ ಏರ್ಪುಡು 
ಮಾಡಿದರು (ಕ್ಯಾಸಿ. ೪6); ಯಾವ ಗರಡಿಯೋರು ಪೋಟಿ ಹಾಕ್ತಾರೋ! 
(6ಹ್ಕುಕು. ೧೩). ೩. ಕೂಡಿಸುವುದು; ಸೇರಿಸಂವುದು; (೨. ೪. 
(ಎರಡು ಭಾಗಗಳು ಸಮವಾಗುವಂತೆ) ಸೇರಿಸಂವ ತುಂಡಂ.- 
ಚೂರಂ : ಅದು ಕತ್ತರಿಸಿ ಹೋಗಿತ್ತು, ಪೋಟಿ ಹಾಕಿ ಜೋಡಿಸಿದ್ದಾರೆ 
(ತಿ). ಹೋಟಿ ; ೧. “ಸರಿ, ದೊರೆ . . - ಹೋಟೆ, ಸಂಗಡಂ. ಈ 
೧೮ ಸಮಾನಕ್ಕೆ ಪೆಸ೦*” (ರಸಾ. ೩-೨೯೦) ; ದುರ್ವಾರಂಗೆ ಸುಬಾಹು 
ಪಾಟಿ, ಹರ್ಯಕ್ಷಂಗೆ ನೀಲರತ್ನಂ ಹೋಟಿ(ಕಾಶಾಕ್ಕ. ೪೪-೨). "ಹೋಡು' 
ಪರಾ. [ದೇ.8 ತಮಿ. ಪೋಟಿ, ಪೋಟ್ಟೆ; ತುಳು. ತೆಲು, ಪೋಟಿ) 
ಪೋಟಿ, “ಪೋಟಿ” ನೋ. 
ಪೋಟಿ "ಪೊಡ್ಡಿ” ನೋ. 
ಪೋಟಿಕೆ "ಪೋಟಿಗೆ' ನೋ. 
ಪೋಟಿಗಾರ (ನಾ). ಪೈಪೋಟಿಗೆ ನಿಂತವನು; ಸ್ಪರ್ಧಾಳು : ಪೋಟಿಗಾರ 
ಎಂದರೆ ಹೋರಾಟಗಾರ, ಸ್ಪರ್ಧಿ ಎಂದರ್ಥ (೪೬. ೦೦೬) - 
( ಪೋಟಿ 4೬ - ಗುರ (- -ಕಾಟಜ) ) 
ಪೋಟಿಗೆ, ಪೋಟಗಿ: ಪೋಟಿಕೆ (ನಾ). (ಉಕ) ಜೀವನಾಂಶ; ವರ್ಷಾಶನ: 
ಎರಡುನೂರುರೊಪ ಯುಗಳ ಪೋಟಿಗೆಯನ್ನು ಗೊತ್ತೂಮಾಡಿ ಈ ತಾಯಿ 
ಮುಗ್ಕಳನ್ನು ಸಾಗಹಾಕಿದ್ದರು (ಕಂಗಕೋ. 09); ನಿನಗೆ ಪೋಟಿಗೆ ಕೊಡುವುದು 
ಶಂದಾಯವನ್ನು ಪೂರ್ತಿಯಾಗಿ ವಸೂಲ್‌ ಮಾಡುವುದಕ್ಕೆ (ಸಾಂಕ್ರಿ- ೩೦)- 
ಪೋಟಗಿ ; ನನ್ನ ಪೋಟಗಿ ನನಗ ಚೆಲ್ಲು. ನಿನ್ನ ಮನ್ಯಾಗ ನಾ ನಿಲ್ಲೂದಿಲ್ಲ 
(ಗಂಪೂಯ. ೨೫೦) : ನಿಮಗೆ ಮುಂದೆ ಪೋಟಗೀ “ಸಿಕ್ಕೀತು (ಕನಕೆ. ೦೦೦)- 
ಪೋಟಿಕೆ : ಊರ ಕಂದಾಯ ಹೆಚ್ಚಿಸುವುದು ಶ್ಯಾನುಭೋಗನಿಗೆ ಲಾಭ 
₹ರವಾಗಿತ್ತು- ಅದರಿಂದ ಅವನ ಪೋಟಿಕೆ ಏರಂತ್ತಿದ್ದಿತು (ಗರ:ರಾ. ೧೦೨). 
[೯-ಮರಾ. 'ಪೋಟಗೀ, ಪೋಟಗೇ] 
ಪೋಟಿಗೆದಾವೆ (ನಾ). ಜೀವನಾಂಶಕ್ಕಾಗಿ ಮಾಡುವ ದಾವೆ ; ಸರಕಾರದ 
ಮೇಲೆ ಪೊ:ಟಿಗೆದಾವೆ ಮಾಡ್ರಿ (ತಿರುಗು. ೬)- 
[ಪೋಟಿಗೆ 4 ದಾವೆ, (<ಎದಾವಾ)] 
ಪೋಟಿಬೀಳು "ಪೋಟೆಬೀಳಂ' ನೋ. 
ಪೋಟು "ಪೋಟ? ನೋ, 
ಪೋಟುಗಾರಿಕೆ (ನಾ). ತುಂಟಾಟ (?) : ನಿಮ್ಮ ಪೋಟುಗಾರಿಕೆಯನ್ನು 
ಹಾರಿಸಿಬಿಟ್ಟೇನು . . . ಸುಮ್ಮನೆ ಹೋಗಿರಿ (ಳೂು0. 1೪, ೦೪). 
[?) 
ಪೋಟುಬೀಳು *“ಪೋಟೆಬೀಳು' ನೋ. 
ಪೋಟೆ,. ಪೊಟ್ಟಿ, ಪೊಟ್ಟೈ. ಪೋಟಿ, ಪೋಟು. ಹೊಟ್ಟಿ, ಹೋಟೆ, 
(ನಾ). ೧. (ಮರದ) ಪೊಟರೆ; ಡೊಗರು: “ಮರದ ಪೋಟೆಯೆ 
ಪೊಬಲ್‌” (ಸಂಕ: ೦೨); ಹುಣಿಸೆಮರದ ಪೋಟೆಯಲ್ಲಿ ದೇಹ ಬೆಂದು 
ಜೀಯದುದಕ್ಕಳಲೊ (2೬್ರೀಸ. ಇ9). ೨. ತೂತಂ ; ರಂಧ್ರ : "ಪೋಟಿ 


೪5 


30 


40 


ಪೋಟೆಹೋಗು 


ಬೀಳು' ಪರಾ. ೩. ಪೊಳ್ಳು; ಜಳ್ಳು: ಓಡು ಒಡಕು ಹುರುಳಿ ಪೋಟಿ 
ಹುರಿವಾಕೆಯ ಕೈಸೊತ್ತು (೪ತರ- ೩೫8-೩೨೩೩). "ಪೋಟೆಗೊಂಬಂ' ಪರಾ. 
ಪೊಟ್ಟಿ ; ೧. ನಮ್ಮ ಪೊರೆವರಾರೆಂದು ಬರಕಂಜಿ ಪೊರಮಡಲಮ್ಮುದೆ 
ಪನ್ನೆರಡುವರುಷಂಬರಂ  ಪೊಟ್ಟಿಯೊಳಿರ್ದೆವು (ಠರ್ನವಾ. ೭-೦೩೩). 
ಪೊಟ್ಟೈೆ : ೧. “ಪೊರಾ ಮರದ ಪೊಟ್ಟಿ ; ಪುರಂ” (ಕಮದ. ಶಂ. 0); 
ಪೊಳ್ಳು, ಪೊಟ್ಟೆ (ಹೊಟ್ಟೆ), ಪೊದರು (ಹೊದರು), ಪದರು, ಡೊಗರು 
(ಕತುಹು. 66)." ಪೊಟ್ಟೆವೋಗು' ಪರಾ. ೩. ಪೊಟ್ಟೆಯ ನುಡಿಗಳಂತಿ 
ರಲಿ ನಾರದ (ಕೋಹತ. ೦೨-೩೩). ಪೋಟಿ: ೨. *ಪೋಟಿಬೀಳು ' 
ಪರಾ. ಪೋಟು : ೧. ವನೆಪಾಲಕರು. . .ಎಲ್ಲವನು ವತಾಮರನ 
ಪೋಟೊಳಿಯೊಳೆ £ ೪] ಹಾಕಲು (ನತರೋಃ. ೨೨-೦೪) - ೨. "ಪೋಟುಬೀಳು' 
ಪರಾ. ೪. (ಕರಾ) ಮೈಥುನಕ್ರಿಯೆ. ಹೊಟ್ಟಿ : ೨. 'ಹೊಟ್ಟಿ 
ಹೋಗು: ಪರಾ. ಹೋಟೆ: ೧. “ಹೋಟೆ[ತಾಕಾಂ. ಕೋಟರಂ) 
ಪಿತ್ತಲೆಂಬಿನಿತುಂ ನಿಷ್ಕುಟವಂಕ್ಕುಂ” (ನಾನಾರ. ೦೪೩) ; ವಟವೃಕ್ಷದ ಘಟದ 
ಹೋಟೆಯಲ್ಲಿ ತತ್ತಿಯನಿಕ್ಕಿತ್ತೊಂದು ಗಿಣಿ (ತುಶುಗುಂ. ಕ. 3೩6-೪೪) ; 
ತೋಟದ ಕಬ್ಬಿಂದ ಹೋಟೆಯ ಜೇನಿಂದ. . .ಬಲ್ಲವಳ ಕೂಟವೇ ಲೇಸು 
(ಸರ್ವ. ೦೬೦೦). ೨. ಮಣ್ಣ ಹೋ! ಖಂ. ಹೊ]ಟೆ ಮಳೆಗೆ ಮುಚ್ಚು 
ವುದಲ್ಲದೆ ಕಲ ಹೋ[ಕಾಕಾಂ. ಹೊ]ಟೆ ಮುಚ್ಚುವುದೆ (ಗುಕ್ತಮಂ.ಕ. ೨೧೬-೩೬): 
ಅನಲನೆ ಸತಿಯ ಬಲದ ಮೂಗಿನ ಹೋಟೆಯಂ. . .ಕೊಯ್ಯಾೀತ್ತ, 
(ಕವಿ. ೦೨-೬೦). ೩. ಹೊರಗೆ ನೋಡಿದರೆ ಕೋಟೆ ಒಳಗೆ ನೋಡಿದರೆ 
ಹೋಟೆ (ಣರ). 

[ದೇ.8 ತಮಿ. ಪೋಟು; ಮಲ, ಪೋಡು ; ಕೊಡ. ಮೋಟೆ, 
ಕೋಲಾ, ಬೋಟ್‌] 


ಪೋಟಿ, (ನಾ). ೧. ಮಾಸೆ, ದಾಡಿ ವಂಂತಾದ ಪುರುಷಲಕ್ಷಣಗಳುಳ್ಳೆ 


ಹೆಂಗಸು; ಖೋಜಾ : “ಪೋಟಾ- ಸ್ವ್ರೀಪುಂಸಲಕ್ಷಣಾ.ಸ್ಟ್ರೀಲಕ್ಷಣವೂ 
ಪುರುಷಲಕ್ಷಣವೂವುಳ್ಳ ಶಿಖಂಡಿಯಂಥಾವಳ ಹೆಸರು” (ಸಿರ್ಮಾಂತಿ. ೦೭೧) - 
೨. ನೀರು ಹೊರುವ ಚೇಟಿ, ಸೇವಕಿ; ಕುಂಭದಾಸಿ : “ಪೋಟಾ 
- * ದಾಸೀ, ಕುಟಿಹಾರಿಕಾ_ಈ ೫ ತೊಟ್ಟು” (ಕಲಾಯಂ. 60-446) ; 
“ನೀರಡಿಕೆ ಪೋಟೆಯೆನಿಸಿಕ್ಕು” (ಮುಂಗರಾ. ೯೦-೪). [ಸಂ. ಪೋಟಾ) 


ಪೋಟೆಗೊಂಬು (ನಾ). ಟೊಳ್ಳು ಕೊಂಬೆ; ಪೊಳ್ಳಾದ ಟೊಂಗೆ : 


ಪೋಟೆಗೊಂಬುಗಳ ಪಳಮರದಂತೆ ಶಿರುಳಿಲ್ಲದೋಟೆಗಳ ತಿಂತ್ರಿಣೀಫಲ 
ದಂತೆ ಗುಳಿಕ ಕರ್ಕೋಟಕಾದಿಗಳೊಡಲ್ಲೊಳ್ಳಾದುವು (ಕೈ ಎಂಥಾ. ೨೪-೬೩). 
[ಪೋಟೈ 4 ಕೊಂಬು) 


ಪೋಟೆಬೀಳು. ಪೋಟಿಬೀಳು, ಪೋಟಂಬೀಳು (ಕ್ರಿ). ತೂತು ಬೀಳು; 


ರಂಧ್ರವುಂಟಾಗಂ : ಆಕಾಶ ನೋಡಿ ನೋಡಿ ಅವನ ಕಣ್ಣು ಪೋಟೆಬಿದ್ದು 
ಹೋಗುತ್ತದೆ (ಹಳ್ಕಿಶಾ, ೩0). ಪೋಟಿಬೀಳು : ಅವನ ತಲೆಯು ಅದರೆ 
ಏಣಿನ ಸಲಾಕೆಗಳಿಗೆ ಬಲವಾಗಿ ಬಡಿಯಲು, ಪೋಟಿಬಿದ್ದು ರಕ್ತಸುರಿಯ 
ಲ:ರಂಭಿಸಿತಂ (ಅಂಕೆ. 6). ಪೋಟುಬೀಳು:: ಕೆಳಕ್ಕೆ ಬದ್ಧ ರಭಸಕ್ಕೆ 
ಅವನ ತಲೆ ಪೋಟುಬಿದ್ದಿದೆ (60) - 

[ ಪೋಟಿ, + ಬೀಳು (ಆ ಬೀರ) } 


ಪೋಟೆಹೋಗು; ಪೊಟ್ಟಿವೋಗೆಂ. ಹೊಟ್ಟಿಹೋಗು (ಕ್ರಿ). ೧. 


ಪೋಟೆಬೀಳು ; ಕಣ್ಣು ಪೋಟೆಹೋದ ಜಡನಂತೆ (ಕಸ. 111. 9). 
ಪೊಟ್ಟೆವೋಗು : ೧. ಕೊಂಬೊಣಗಿರ್ದ ಪೊಟ್ಟೆವೋದೊಲಗಿದ ವೃಕ್ಷ 
ದಿಂದಅಣಸವುದಾಯೆಡೆಯೊಳ್‌ ಜಳವತಾಗದೆಂಬುದ೦ (ಊಕೋಶ. ೩-9) ; 
ಪೊಟ್ಟೆ[2;ಕಾಂ- ಪೋದೆ]ವೋದ ಮರದಂತೆ ಕರಂ ನರೆಯೇಅದಿಟ್ಟುೂ 
ಮುಪ್ಪಡಸದ ಮುಂನ್ನಮೇಕೆ ಮನುಜರ ್ಮುಣದಿಕ್ಕರೊ ಮೋಹಮಲ್ಲನಂ 
(ನಂತ. ೧೩೨೪೫), ವಿ. ಹೊಪ್ಪಳೆಯುಂಟಾಗಂ ; ಬೊಬ್ಬೆಯೇಳಂ ; 


ಪೋಟ್ಲೇಸು 


ಪುಟ್ಟಿದ ದಿನ ಮೊದಲಾಗಿ ಧರೆಯೆೊಳೆಡಿಯಿಟ್ಟಟ್‌ಯರೂ ಬಾಲೆಯರು 
ಬಟ್ಟೆಯೊಳಗೆ ನಡೆಯಲು ಪಾದತಳಗಳು ಪೊಟ್ಟೆವೋಪುದು. ತಾನರಿದೆ 
(908ರ. ೯೪-68). ಹೊಟ್ಟಿ ಹೋಗು : ೧, ಮಂಜುನಾಥಯ್ಯನವರ 
ಕಿವಿ ಮರದ್ದಾಗಿದ್ದರೆ ಎಂದೇನೆ ಹೊಟ್ಟಿಹೋಗುತಶ್ಚಿತ್ತ್ತು (ಸರಸ. ೦೦). 
[ ಪೋಟ್ಮೆ * ಹೋಗ್ಕು (ಆಪೋ)? 

ಪೋಟ್ಲೇಸು "ಪೋಲ್ಟೀಸು' ನೋ. 

ಪೋಡಣಿ “ಪೊಡ್ಡಣ' ನೋ. 

ಪೋಡಿ, (ನಾ). ಭಯಂ ; ಹೆದರಿಕೆ : ಪೂವಿ ಏನು ವಜಾಡಿಕೊಳ್ಳುವಳೋ 


ಎಂದು ನನಗೆ ಪೋಡಿ ಆಗುತ್ತೆ (ಶುಂಶಾ. ೦೪): ಥೂತ್‌, ಪೋಡಿ 

ಪುಕ್ಕೇಲಗಳೇ, ಹುಟ್ಟಿದ ಮನುಷ್ಯ ಸಾಯದೇ ಕೂಡುತ್ತಾನೆಯೇ? 

(೫0ರ. ೬೩೦). [ದೇ, ॥ ತುಳು, ಪೋಡಿಗೆ ; ಕೊಡ. ಪೋಡಿ) 
ಪೋಡ್ಕಿ (ನಾ). ೧. ಹಣ್ಣ ಮುಂತಾದುವುಗಳ ಚೂರು. - 


ತಂಂಡು : (9). ೨. ಅಡಕೆಯ ಚೂರು ; ಚೂರಡಿಕೆ : ಪೋಡಿಭಾಗದ 
ಬೆಳ್ಳೆಲೆಯ ಮೆಲ್ಲುತೆ ಸಖಗೂಡಿ ಬಂದಳು ದಿವಾಣಕ್ಕೆ (ಮೋಹತ. ೨೭೬-೭) ನ 
ಹವರ್ಪಾಗ್ರವನಡರ್ದು ಫಪೋಡಿಯು ಭಾಗ ಬೆಳ್ಳೆಲೆಯ ಸ್ವೀಕರಿಸಿ ಮಾತಾಡಿ 
ದಳ್‌ ಮಂತ್ರಿಜೆಯೊಡನೆ (ನೋಹತ. ೨೪-೩೩)- ೩. “ ಪಟ್ಟೇದಾರನ 
ಅರಿಕೆಯಿಂದ ಅಥವ ಕೋರ್ಟು ಅಪ್ಪಣೆ ಪ್ರಕಾರ ಮತ್ತ್ಯಾವ 
ದಾದರೂ ಕಾರಣದಿಂದ ನಂಬರುವೊಡೆಯಬೇಕೆಂದು ಅಪ್ಪಣೆ 
ಯಾದರೆ ಹಾಗೆ ವೊಡೆಯಬೇಕು. ಇದಕ್ಕೆ ಪೋಡಿಯೆಂದು ಹೆಸರಂ * 
(ಕೊಂ. ೩೩) . " ಪೋಡಂ ' ಪರಾ. [ಎ ಪ್ರಾ. ಫೋಡಿ. ಫೋಡೀ) 

ಪೋಡು (ನಾ). ೧. ಸೀಳುವಿಕೆ; ಕಯಂ:ವಿಕೆ: 'ಪೋಡುಂಗಾಣ' 
ಪರಾ. ೨. ಪಾಲು; ವಿಭಾಗ: ಜವಿತಾನಿನ ಪೋಡು ಮಾಡಿಸಲು 
ತಾಲ್ಲೋಕುಕಚೇರಿಗೆ ಹೋಗಬೇಕು (ಕೂ9)- *ಫೋಡ್‌*' ಪರಾ. 
[5ಪ್ರಾ. ಫೋಡ್‌ ಸೀಳು. /ತೆಲು. ಪೋಡು=- ಜಮಾನಿನ ತುಂಡು) 

ಪೋಡುಂಗಾಅಿ, ಪೋಡುಗಾಜಿ (ನಾ). ಸೌದೆ ಕಡಿಯುವವನು; ಮರ 
ಕತ್ತರಿಸುವವನು: ನೀಂ ಕೊಂಕಣನಾಡೊಳ್‌ ತುಂಗಭದ ಶ್ರನೆಂಬ 
ಪೋಡುಂಗಾಅನಯ* ನೀಂ ಕಂವನ್ಮರಿಯಂ ಸುಟ್ಟು ಪೋಗಿ ಪೊಬ್ರಡೆ 
ಬಂದು ನೋಡುವನ್ನೆಗಂ (ಕಣ್ಮಾಕಾ: ೧೬೦-೦) ; ಬಳೆದು ಪುದುಂಗೊಳಿಸಿದ 
ಬಿದಿರ ಸಿಡುಂಬನೆಡೆಗೊಳಿ ಕಡಿವ ಪೋಡುಂಗಾಜನಂತೆ ( ತಂಕಥಾ. 03-0೬೭ ನ). 
ಪೋಡುಗೂಅ : ಒಂದೇ ಕುಠಾರದಿಂದಡವಿಯಂ ಕಡಿವಂತಿರೆ ಪೋಡು 
ಗಾಅನೆನ್ನೊಂದೆ ಭುಜಾಸಿಯಿಂ ಶಬರಕೊೋಟಿಯನಿಕ್ಕಿ ಪಿಶಾಚಕೋಟಿಗಾ 
ನಂದಮನುಂಟುಮಾಟಕ್ಕಿಂ (ಶಂರಾಮಾ. ೪-90) - [ಪೋಡು -.- -- ಕಾಲ) 

ಪೋಡುಗಾಜಿ "ಪೋಡುಂಗಾಟಿ' ನೋ. 

ಪೋಣಪಟ್ಟು ` ಪೌಣಪಟ ' ನೋ. 

ಪೋಣಿಕೆ « ಪವಣಿಕೆ' ನೋ. 

ಪೋಣಿಗೆ « ಪವಣಿಗೆ' ನೋ. 

ಪೋಣಿಸು "ಪವಣಿಸು' ನೋ. 

ಪೋತ್ಕ "ಪೋಂತು' ನೋ. 

ಪೋತ್ಕ (ನಂ). ೧. ಯಾವುದಾದರೂ ಪ್ರಾಣಿಯ ಮರಿ; ಶಾಬ: 
ಎಯೋಗಿಗಣಾಕೂತ ಕುರಂಗಪೊ:ತ ಭಯಕೃತ್ಯಂಠೀರವಂ (೪8ಫಿ. ೬-9೨); 
ಪಕ್ಷಂಗಳೊಳ್‌" ಪಟ್ಟನಿತುಂ ಪೋತಂ[ಕಾಕಾಂ. ಪೊತ್ತಂ]ಗಳಂ ವಿ_ಕ್ಷಿಸುತೆ 
(ಉಂತೀಶ್ವ. ೧೧-೯೬); ಕಲ್ಲಿಯಂ ಚೆಕ್ಕನೆ ತೂತುಗೆಯ್ದು ಗಿಳಿಗಳ್ಕರೆತಂದವು 
ತಮ್ಮ ಪೋತಮಂ (ಕಜ್ಮೂರ- ೨-೬೨). ೨: ಶಿಶು; ಮಗು: “ ಬಾಳಃ, 
ಪಾಕಃ, ಅರ್ಭಕಃ. ಗರ್ಭಃ,ಪೋತಃ . . . ಡಿಂಬಃ -ಈ ೯ ಮಗುವು” 
(ಹರಾಯು, ೮೩-೩೪೮); ಉರುವೈರಾಗ್ಯಂ ಸಾತಿಶಯಮೆನಿಸಿ ಬಳೆಯಲ್‌ 
ಪೋತಂ ತದ್ಬಾಲನೈದೆ ಬಳೆಯುತ್ತೆಸೆದಂ (ಊರಲಿ. ೦೦-೩೩). ೩. ಚಿಕ್ಕ 


ರ್ಶ೯೫ 


ಪೋತಾಧಾನ 


ಹಡಗು; ದೋಣಿ; ನಾವೆ: “ ಪೋತಮಾ ಪ್ರವಹಣಂ ಭೈತ್ರಮೆನೆ 
ಹಡಗಕ್ಕು ” (ನುಂಗಣ- ೧೨೦-೪) ; ಪಲಿಬರರಸುಗಳ* . . . ಧರ್ಮ 
ಪೋತಚ್ಕು ತರನವಧಿಸಂಸಾರವಾರಾಶಿಮಧ್ಯಾಸ್ಪ ದಸರ್ವಗ್ರಾ ಸಿಭೀವತಾಂತಕ 
ವದನಮಹಾಗರ್ತದೊಳ್‌ ಮಗ್ನಲಂದರ್‌ (60ಫು. €-86); ಆ ತಡಿಗಿರ 
ದೊಯ್ದಿಕ್ಕುವ ಪೋತದವೋಲ್‌  (ಸತುಶ... ೩೨೩೪); ಪೋತಯಾತ್ರಿಕ 
ಜನಂ ಪುಗಲೊಲ್ಲದೆ ವಾರ್ದ್ಥಿಮಧ್ಮಮಂ (ಎಳ. ೫1, ರಾಐ. 94-34; 2164). 
೪. ಹತ್ತು ವರ್ಷ ವಯಸ್ಸಿನ ಆನೆಯ ಮರಿ: ಎಸೆದುದು ಬಳಸಿರೆ 
ಪೋತಕಲಾಪವಲ್ಲಿ ಯೂಥನಾಥಂ (ಕೃತ್ತಫ- 8-6೩)- ೫. ಚಿಗಂರು. 
ಓ, ಮನೆಯ ನಿವೇಶನ ಅಥವಾ ತಳಪಾಯ. [೫0.7 

ಪೋತಕ (ನಾ). ೧. ಯಾವುದಾದರೂ ಪ್ರಾಣಿಯ ಮರಿ: ಮನಂ 
ಬೆರ್ಚದೆ ಸಿಂಹಪೋತಕಮನೋವಲುಮೂಕೆಯ ದೋಹಳಂ ಕರಂ ಪೆರ್ಚಿ 
ದುದು (ಶಂಕರಾ. ೦-೦೪೨ ; ಮುತ್ತಿನ ಸೂಸಕಂಗಳಂ ಬಾಳಮೃಣಾಳಮೆಂದು 
ಕರ್ದುಕಲ್‌ ಬಗೆಗುಂ ಕಲಹಂಸಪೋತಕಂ (ಶಂಕಾಮಾ, ೦-೦೨೭). ೨. ಎಳೆಯ 
ಗಿಡ; ಸಸಿ : ಚೂತಪೋತಕಂ ನನೆಯಿಂ ರಂಜಸುವಂತಿರೆ ತನಯಂ 
ರಂಜಿಸಿದೆಂ (8ಗವಿ. ೩-೩9). [ಸಂ. 

ಪೋತಕಿ (ನಾ). ಒಂದು ಬಗೆಯ ಸಸ್ಯ; ಬಸಲೆ : “ಪೋತಕಿ ಮಂಥಗಾಳಿ 
ಯೆನೆ ಬಸಲೆಯಕನ್ನಿ” (ಮಂಗಣ. ೪೪-೪೬): [ಸಂ. ಪೋತಕೀ] 

ಪೋತಗ (ನಾ). ಒಂದು ಕ್ಷುದ್ರದೇವತೆಯ ಹೆಸರು: ಚವಡಿಕೆ ಮಾರಿ 
ಮಸಣಿ . . . ಕೊಲ್ಲುವ ಪೋತಗನು ಕಚ್ಚಿನ. ಗಡಿಗೆಮ್ಮ (ಸಾತು. ೩6-೨). 

[?] 

ಪೋತರ್‌ (ಕ್ರಿ). ೧: ಹೋಗು; ಗಮಿಸು; ಸಾಗು: ಅರ್ಕೋದಯ 
ಭಯವಶದಿಂ ಪಾಣ್ಟೆ ಪೋತಂದಳೊರ್ವಳ್‌ (ರವೆ. ೩-0೪); ಹರಿ 
ಪೋತಂದಡಿವಜ್ಜೆಗಳ್‌ ಬಯಲೊಳಿಲ್ಲಿಂದಿತ್ತವಿನ್ನಿಲ್ಲ (8ಗಂ. 8-೩೦); ಕಲಿ 
ಅಜ್ಜ ನ್ಶಣ್ನ ನಾರಾಯಣನ್‌ ತನ್ನ ಮನೆಯನ್ಯನ್ನೆಮಿಟ್ಟೂ ಪುಗುತನ್ನೊಡೆ 
ಅದು ಫೊರಮಟ್ಟು ಪೋತ(೦)ನ್ಹು ಕಡಿತಲೆಯಿನ್ಹಟ್ಟಿ ನಾಲ್ವರಾನಿಲ್‌ 
ದೊನ್‌ (ಸ%ಇಂ. 12-1: 3-03: 17). ವಿ. ಹೊರಗೆ ಬರಂ; ಹೊರಟು 
ಕೊಳ್ಳು ; ಮಂಂಬರಂ ; ಉಸಿರೊತ್ತಿಂ ತಿದಿಯಂತಿರೊತ್ತಿದ ಬಸಿಆ್‌ 
ಪೋತಂದ ಕಣ್‌ ಬಿಟ್ಟ ಬಾಯ್‌ (ಶಂಶಠಾ. ೧೨-೦೫೦); ಇಡೆ ಕಾಲಂ ಬಲಿ 
ಸಿಲ್ಕಿ ಪಲ್ಲಿರಿದು ಕಣ್ಣ್ರೋತಂದು ಸುಯ್ಲೆಟ್ಟುೂ ಸೀರ್ಪಡಿಸುತ್ತಿರ್ದ ಧರಾಮ 


15 


39 ರರ್‌* ನಡುಗೆ ಬಿಟ್‌ ಲ್ಲಂ ಶರಣ ದೇವ ನಿಮ್ಮಡಿಯೆಂಂದಿರ್ಪುದುಂ (ತೇಮಿಫು- 
3-೨೪). (ಪೋ, 4+ ತರ್‌] 
ಪೋತವಣಿಜ (ನಾ). ೧. ಹಡಗಿನ ಮೂಲಕ (ದೇಶವಿದೇಶ 


ಗಳೊಡನೆ) ವ್ಯಾಪಾರ ಮಾಡುವವನಂ ; ಸಮಂದ್ರವ್ಯಾಪಾರಿ : 
“ ಸಾಂಯಾತ್ರಿಕಃ, ಪೋತವಣಿಕ್‌-ಈ ೨ ಭೈತ್ರದ ವ್ಯವಹಾರಿ” 
(ಹರಾಯು. ೦೦೪-೩) ; ಪೋತವಣಿಜರ್ಶಡಿಗೆಯ್ದಿ ತೃಷುವಿಷಾದಮಂ 
ಕೊಟಿಚೆಯ ನೀರೊಳೇಕಳೆಗುಮಂದೊಡೆ (140: ೦೩೭). ೨. ಹಡಗಿನ 
ವ್ಯಾಪಾರ ಮಾಡುವವನು. [ಸಂ. ಪೋತವಣಿಜ್‌) 

ಪೋತವಾಹ (ನಾ). ಹಡಗನ್ನು ನಡೆಸುವವನು ; ನಾವಿಕ; ಕಲಾಸಿ : 
“ನಿಯಾಮಕಾಃ, ಪೋತವಾಹಾಃ, ೨ ಹಡಗಿನ ಕಂಭದ ಮೇಲೆಯಿದ್ದು 
ಹಡಗು ನಡಿಸತಕ್ಕ ಉಪಾಯಗಳನ್ನು ಹೇಳುವವರ ಪೆಸರುಗಳು” 
(ಸಿದ್ಧಾಂತಿ. ೭೪). [ಸಂ,) 

ಪೋತವಾಹಿ (ನಾ). ಇ ಪೋತವಾಹ : “ತತ್ತೋತವಾಹಿ ನಾವೀನಕ್ಕುಂ” 
(ವಸ್ತುಕೋ. ೨೩-೦೦). [ಸಂ. ಪೋತವಾಹಿನ್‌] 

ಪೋತಾಧಾನ (ನೂ). ಮರಿಮಾನುಗಳ ಮೊತ್ತ : “ಕ್ಷುದ್ರಾಂಡಃ, ಮತ್ಸ್ಯ 
ಸಂಘಾತಃ, ಪೋತಾಧಾನಂ - ಈ ೩ ಕೆಜಿಯ ವಿತಾನ ಮೊತ್ತಂ” (ಕರಾಯು. 

[ಸಂ.) 


45 
oor: a). 


ಪೋತಿ 


ಪೋತಿ "ಪೌತಿ ' ನೋ. 
ಪೋತು " ಪೋಂತು' ನೋ. 
ಪೋತುಂಗಲ್ಲು (ನಾ). ಒಂದು ಸ್ಥಳದ ಹೆಸರು: ತೆಂಜ್ಕಣದೆಸೆ ಗುಡ್ಡೆ 
ಗಲ್ಲು. . . ಪಡುವಣದೆಸೆ ಪೋತುಂಗಲ್ಲು ಕೊಮರುಲ ಪಟ್ರು ಕಾಮರ್ನ್ಮ 
ಗಿಲ ಫುಣುಸೆ (ಎ೪: ೫11; ಸಿರಾ. ೩6-೩೬: 878) - ₹1?) 
ಪೋತ್ರ (ನಾ). ೧. ಹಂದಿಯ ಮೂತಿ,-ಮಂಸಂಡಿ : ದಬ್ಬಣದಂತೆ 
ನಿಬ್ಬಣಮಾದ ಕೂದಲ್ಗಳೊಳ* ಕೋದ ಪೆಣಂಗಳಿಂ `ಪೋತ್ರಮೆಯ್ದುದೆ 
ಪಡೆಯಂ ಪಿಡಿದು ಪೊಡೆಯೊಳ್ತೂಂಕುವಂತೆಯಂಂ . . . ಮೊಗಮನೆತ್ತಿ 
ಮೆಯ್ಕುಂ ನಿಮಿರ್ದು ಅದಿರದಿದಿರೇಜುವೆಕ್ಕಲವಂದಿಯಂ ಕಂಡು (0ೀರಾವ- 
೬೨೦೪ ಕ) ; ಪೋತ್ರೆಮನೆತ್ತುತಮತ್ತಲಿತ್ತಲುಂ ಕೆಂದದೆ ನೋಡುತಾಲಿಸುತೆ 
ವಂಸ್ತಿನ ಕಾಯದ ಸೊಕ್ಕಿದೆಕ್ಕಲಂ ಗೊಂದಣದೊಳ್‌ ವಿರಜಜಿಸಲ* 
(ಉಲಸ್ಯ. ೩-೦೩-೨). 2. ನೇಗಿಲಿನ ತುದಿ ; ರೆಂಟೆಯ ಗುಳ: 
“ಹಂದಿ ನೇಗಿಲ ವಾಖಗಳೊಳ್‌ ಪೋತ್ರಮೆಂಬುದಂ” (ಮುಂಗರಾ- ೦೪೩-೨೩); 
ಕಡುಗಾಯ್ದು ನೆಲದೊಳುಲ್ವಂದೆಡೆವಡೆಯದೆ ಮೇಲೆ ಮೇಲೆ ಪರಿವುದು 
ಫೋತ್ರಂ (ಊಕಿತುಂ. ೬-೨೦೦). ೧. ೨: ಆ ಮಹಾವನಂ . . .ಕ್ಷೇಶ್ರಾ 
ಕರ್ಷದಂತೆ ಪೋಶ್ರಿಪೋತ್ರಾಹತಧರಣಿತಳಮಂಂ ಗೃಹೀತಗೋಲಾಂಗೂಲ 
ಮುಂ... ಆಗಿಯುಂ (ಶಂ್ರಶು. 8-೩೨5). ೩. ಪಿಕಾಸಿ; ಗುದ್ದಲಿ. 
೪. ಸಿಡಿಲು. ೫. ಹಡಗು; ನೌಕೆ. ೬. ವಸ್ತ್ರ; ಉಡುಪು. (ಸಂ.] 
ಪೋತ್ರಿ (ನಾ). ೧. ಹಂದಿ; ವರಾಹ: “ಕೋಳಃ, ಕ್ರೋಡಃ. ಸೂಕರಃ, 
ವರಾಹಃ, ಪೋತ್ರೀ . . . ಕಿರೀಿ-ಈ ೮ ಹಂದಿ” (ಹಾಡು. ೩6-೭೩) :ಒಂದು 
ಪಲ್ಹಲಪ್ರಾಂತದೊಳ* ಕಂಂತಂರಕಳಭಪ್ರಾಯಪೋತ್ರಿಸಂತಾನದೊಳಗೆ 
» ೬ ೬ ಸೊಗಯಿಸಿತ್ತುತ್ತೇಕರಂ ಸೂಕರ೦ (ಶಂದ್ರಪು. 2-8೯ ವು; ಆ 
ವತಾಯಾಪೋತ್ರಿ ಧಾತ್ರೀಭರಮನಅಸಿ ತುಳ್ಳಾಡಿದಂದು (೩೪೧ಎ. 3%. 
೨೬೩-೦೦ ; 1380) : ಕೌಶಿಕಂ ನಿರ್ಮಿಸಿದ ಪೋತ್ರಿಯಂ ಕಂಡು ಭಟರುಜಕಿ 
ಕೆರಳುತೆ . - . ಬೆಂಬತ್ತೆ ಸಿಕ್ಕದೆ ಬಂದು ಮುನಿಯ ಮಜಕಬಿದ್ದುದಾ 
ಪಂದಿ (ಕಕ, ೩೨೫೪). ೨. ನೇಗಿಲ; ರೆಂಟೆ. ೧.೨: ಆ 
ಮಹಾವನಂ ... ಕ್ಷೇತ್ರಾಕರ್ಷದಂತೆ ಪೋತಿ ಪೋತ್ರಾಹತಧೆರಣಿತಕಮ್ಮು 
ಗೃಹೀತಗೋಲಾಂಗೂಲಮುಂ ಆಗಿಯೆಂ೦ (ತಂದ್ರಫ್ಯ- ೩-೩೨ ನ). 
[ಸೆಂ. ಪೋಶ್ರಿನ*) 
ಪೋತ್ರಿಪ (ನಾ). ಹಂದಿಗಳ ಸಮೂಹದ ಮುಂಂದಾಳು : ಭೂವರ 
ನಂದು ತೇರನಡರಲ್ಕೋ ರ್ಚಿತ್ತದೆಂ ಪೋತ್ರಿಪಂ (ಹಾರಾತ್ಮ- ೩-೦೩-9೬) - 
[ಸಂ.) 
ಪೋಧಿ (ನಾ). ೧. ಪುಸ್ತಕ ; ಗ್ರಂಥ. ಪಿ. ಪವಿತ್ರಗ್ರಂಥ ; ಧಾರ್ಮಿಕ 
ಗ್ರಂಥ: ನನ್ನ: ಕಾದಂಬರೀ ಏನಂ, ತುಕುರಾಮನ ಪೋಥೀ ಅಲ್ಲಾ 
(ದೀಕನ. 77, a): ಒಂದುದಿವಸ ಗಂಗವ್ವ ದೇವರ ವಂದೆ ಪೋಧಿ ಹಿಡಿದು 
ಕೊಂಡು ಕುಳಿತಾಗ (ಗಂವಷಿಯಿ- ೨೩೦)- 
[*-ಹಿಂ. ಮರಾ. ಗುಜ. ಪೋಧೀ; ಬೂಗಾಲಿ. ಪುಥೀ ; ಸಿಂಧಿ. 
ಪೋಥೀ, ಪೋಥು./ಪ್ರಾ. ಪೋತ್ಮಯ)] 
ಪೋಧಥೀಭಕ್ತಿ (ನಾ). ೦. ಪವಿತ್ರಗ್ರಂಥದ ಮೇಲಿರುವ ಶ್ರದ್ಧೆ, 
ಎಶ್ವಾಸ ಾ *ಪೋಢೀಭಕ್ತಿ'ಯಿಂದಾಗಿ ಉಂಟಾಗುವ ಅ.-ಪ್ರಮಾಣಿತ 
ತ್ರದ್ಧೆಯು, ಮುಖ್ಯವಾಗಿ ನಮ್ಮಲ್ಲಿ ಬೆಳೆದು ಬಂದಿರುವ ದ್ವಿಧಾಭಾವದ 
ಮೂಲಕಾರಣವಾಗಿದೆ (ಕರ್ಕಾಟಿ- ೩೪. ಮುನ್ಮುಂ)- ೨. (ಆಲಂ) 
ಮುದ್ರಿತವಿಷಯಗಳ ಮೇಲಿರುವ ಅತಿಶ್ರದ್ಧೆ. [ಪೋಧಿ-- ಭಕ್ತಿ] 
ಪೋದ "ಪೋ,' ಪರಾ. 
ಪೋದಗೆ, (ನಾ). (ಶಂಭಾಮುಭಫಲಗಳನ್ನು ಸೂಚಿಸಂವುದೆಂದು ನಂಬ 
ಲಾದ) ಒಂದು ಬಗೆಯ ಪಕ್ಷಿ: “ಪೋದಗೆ-ಪಫೋತಕ” (ತರ್ಯಕೋ- ೨೭); 


೫೯೯೬ 


10 


20 


30 


40 


46 


ಪೋಪ್ತು 
ಕೋಗಿಲೆ ಚಾದಗೆ ಪೋದಗೆ . . . ಬಲಾಕೆ ಲಾವುಗೆ ಸೇನಂ (ಉಷ. 
009 ಶೂರ್ರಳ): ಪಿಂಗಲಿ ಪೋದಗೆ . . . ಗೂಗೆಯಾದಿಯಾದ ಖಗಂ 


ರಂಜಾಂಗಣದೊಳ೯ ಚರಿಸುವೊಡೆ ಸರಂಗೆಯ್ವೊಡೆ ತಡೆಯದಾ ಗೃಹಂ 
ಪಾಲಕ್ಕ್ಯೂಂ (ಊೋಕೋಪ. ೪-೬೩); ನಲವಿಂ ಪೋದಗೆಗಳ ಪಿಂಗಲೆಗಳ . , . 
ದನಿಯಿಂ ಲುಬ್ಬಕರುಲಿಯಲ* ಖಗವಿತತಿ ಬೆರ್ಚಿ ಪಾಜ್‌ದುವಾಗಳ್‌ 
(ತ್ರಿ ಫುಂ- ೨೬-೮6೪): [<ಸಂ. ಪೋತಕ] 

ಪೋದಗೈೆ (ನಾ). ಒಂದು ಬಗೆಯ ಸಸ್ಯ ; “ಬಸಲೆಗಿಡ” 
9 11, ೭). [ ಸಂ. ಪೋತಕೀ] 

ಪೋದಿಯಮ್ಮ (ನಾ)- ಒಬ್ಬಾತನ ಹೆಸರು: ಈ ಕಲ್ಲಂ ಚಿಕ(0ಣ್ನ 
x x x ಯಂ ಪೋದಿಯಮ್ಮ ಮಾಡಿಸಿದೋನ್‌ 
00-av ; 864). [ ಪೋದ್ಮಿ 4 ಅಮ್ಮ] 

ಪೋದೆ, ಬೋದು, (ನಾ). ೧. ಟೊಳ್ಳೂ: ಪೊಳ್ಳೂ : "ಪೋದೆವೋಗು' 
ಪರಾ. ಬೋದ್ಕು : ೨. ಕಂಡಿ ; ತೂತು; ರಂಧ್ರ : ಕೀಟಕವು 
ಸಣ್ಣದಿದ್ದಾಗ ಎಲೆಗಳಲ್ಲಿ ಬೋದು ಮಾಡುತ್ತದೆ (ಟು. ಇ). ೩. ಸಣ್ಣ 
ತಗ್ಗು ಹಳ್ಳಿ : ತೋಟದಲ್ಲಿ ಮೆಣಸಿನ ಗಿಡಗಳನ್ನು ಹಚ್ಚುವದಕ್ಕೆ 
ಬೋದುಮಾಡಿ ಆ ಬೋದಿನ ತಳದಲ್ಲಿ ಅರಿಷಣದ 
ಬೀಜವನಲ್ನ ಊರಿ ನೀರು ಬಿಡಬೇಕು ಮುತ್ತು ಬೋದು ನೆನೆದು ಹಸಿಯಾದ 
ಮೇಲೆ ಬೋದಿನ ತಲೆಯ ಮೇಲೆ ಒಂದೂವರೆಮೊಳ ಅಂತರವಾಗಿ 
ಎರಡೆರಡು ಮೆಣಸಿನ ಅಗಿಗಳನ್ನು ಹಚ್ಚಬೇಕು (ಕೃಜಶ್ರ. ೦೪೭). "ಪೋಟ್ಮೆ' 
ಪರಾ. [ದೇ. ॥ ತಮಿ. ಪೋತ್ತು, ಪೊತ್ತು? 

ಪೋದೆವೋಗು (ಕ್ರಿ). (ಒಣಗಿ) ಟೊಳ್ಳಾಗಂ ; ಪೊಳ್ಳೂಬೀಳು: 
ಕೋಡಗದಂತೆ ಶಾಖೆಯೊಳ್‌ ನಡೆಯದೆ ಪೋದೆ[ 2೫೦. ವೊಟ್ಟೆ ]7ವೋದ 
ಮರದಂತೆ ಕರಂ ನರೆಯೇಲದಿಟ್ಟು ಮುಪ್ಪಡಸದ ಮುನ್ನಮೆ:ಕೆ ಮನುಜ 
ರ್ಮೂಟಃದಿಕ್ಕರೊ ಮೋಹಮಲ್ಲನೆ೦ (ಶಾಂಫು. ೦೩-೯೪): 

[ ಪೋದೆ + ಪೋಗ್ಕು (ಎ ಪೊ) 7 

ಪೋದೆಸೆ (ನಾ). ಹೋಗುವ ದಿಕ್ಕು: ನೃಪಾಳನಳವಂ ನಾವಿನ್ನು[ಟೆ] 
ನ್ಹೆಯ್ದಿ ಬಾಯ್ವಲದಿಂ ಬಣ್ಣಿಸದಿರ್ದೆ[ಳ]ಣ್ನ ಚಲಮಂ ಕೊಣ್ಣಾಡಿ 
ಮಾಟಣಂತು ಮುಂ ತಲೆಸುತ್ತಲ್ನೆಲೆಪೋಗಿ ಪೊರ್ದ್ವಲ್ಪಜಕೀ ಕಾಲೂಲಿ 
ಲ್ಲೆಲಂ ಆಕಿಂಬು[ದೋ]ಗಲಣಂ ಪೋದೆಸೆ ಇಲ್ಲಿನೆಲ್ಕಳಿದರಾತಿವ್ರಾತಮೇಂ 
ಪೇಳದೇ (ಳಇಆ. ೨-೨-೪೩; 1058). [ಪೋ + ದೆಸ್ಕೆ] 

ಪೋದೊಣಆಿ8 (ಕ್ರಿ) - ಹೋಗಲು ಬಿಡಂ ; ಹೋಗಬಿಡಂ : ಈ ಪೊಟ್ಟು 
ಪೋದ್‌ ದ ಯಜ್ಞೀಯಾಶ್ವದ ಬೆಂಬಟ್‌ವೋಗಿ ನೆರಂಗೂಡುವ ನಾಡೆಟ್‌ 
ಯರ ಕೊಟ್ಟಜಮನೊಟ್ಟಯಿಸಿಯು೦ (ಉಾಮುತ್ಮ. ೪೬-೧). 

[ಪೋ + ತೊಟ, ) 

ಪೋನಿ (ನಾ). ಸಣ್ಣ ತಳಿಯ ಕುದುರೆ : ತನ್ನ ತಂದೆಯವರು ಐದನೆಯ 
ವರ್ಷದಲ್ಲಿಯೇ ಒಂದು ಪೋನಿಯನ್ನು ತಂದುಕೊಟ್ಟಿದ್ದರಷ್ಟೆ (ಗತಂ. 
00). [ «Ro. Pony ] 

ಪೋಪ್‌ (ನಾ). ಕ್ರೈಸ್ತವಂತದ ಮಹಾಧ್ಯಕ್ಷನಾದ ರೋಮಿನ ಧರ್ಮ 


(ಕತಕ. 


(4a. Xi. 


ಗುರು; ಫ್ರಾನ್ಸಿನ ದೊರೆಯಾದ ಫಿಲಿಪ್ಪನು ಒಂದು ಬಾರಿ ಒಬ್ಬ 
ಫ್ರೊಂಚನನ್ನು ಪೋಪ್‌ ಪದವಿಗೆ ಏರಿಸಿದನು (ಠಾರಶ್ರ. 111. ೦೦೬೨), 


[ ಇಂ. Pop ] 
ಪೋಪ «ಪೋ ಪರಾ. ಕ 
ಪೋಪು,: ಹೋಹು, (ಕ್ರಿ). (ಹತ್ತಿರ) ಹೋಗು: “ ಪೋಪು--ಆಸನ್ನ 
ಗಮನೇ ” (ಕತುರಾಾ- ಹೋಹು : ಪರಿಸರ್ಯೆ- _ಹಶ್ತಿರಿಂದ ಹೋಹದೆ 
ಇರುಹಂ (ನಾತ09. ೪). (ಪೋ, -- ಪ್ರ] 
ಪಫೋಪ್ಲು. ಹೋಹ್ಯು (ನಾ). ರೀತಿ; ಮಾರ್ಗ: ಆದಾ! ಕಾಕಾಂ. ವಾ] 


ಪೋಫಳಿ 


ಗಲೆನ್ನನನುಭವಿಸುವುದಲ್ಲದೆ ಹೇಳಬಾರದಾರಿಗೆಯೂ ನೋಡಯ್ಯಾ ಕಾಣ 
ಬಾರದಾತಂಗೆ ಸವಿದೋಅಬಾರದ ಪೋ[ಾಕಾ. ಫಾ]ಫು ನೋಡಯ್ಯಾ 
(ಉಂಠ, ೨೯-೦೫). ಹೋಹು: ಮೊಲೆ ಮುಡಿಯಿದ್ದುದೇ ಹೆಣ್ಣೆಂದು 
ಪ್ರಮೂಣಿಸಲಿಲ್ಲ. ಕಾಸೆ-ಮಾಸೆ ಕಠಾರಿಯಿದ್ದುದೇ ಗಂಡೆಂದು ಪ್ರಮಾಣಿಸ 
ಲಿಲ್ಲ. ಅದು ಜಗದ ಹೋಹು; ಬಲ್ಲವರೆ ನೀತಿಯಲ್ಲ (ಕರ್ನಾಕ- ೦೬೦). 
(ಪೋ, 3 -ಪ್ಪು) 

ಪೋಫಳಿ (ನಾ). ಅಡಕೆ; ಕ್ರಮ : ಅಡಿಕೆ (ಪೋಫಳಿ)- ಪ್ರಸಿದ್ಧ... 
ಕಾಖೂಯ ಮೇಲಿನ ತೋಟಿಯನ್ನು ಸುಲಿದು ಚಲ್ಲಿ, ಅಡಿಕೆಗಳನ್ನು ಕುದಿಸಿ 
ಮಾರಾಟಕ್ಕೆ ಒಯ್ಕುವರು (ಕಥಾಗೆ. «3): 
[+ ಮರಾ. ಪೋಫಳೀ, ಪೋಫಳ್‌./ಪ್ರಾ. ಪೋವ್ಸಲ, ಪೋಪ್ಸಲೀ./ 
ಸಂ. ಪೂಗಫಲ ) 

ಪೋಬಲಾ, ಹೋಬಳಿ, (ನಾ). ೧. ಹೋದ ದಾರಿ. ಮಾರ್ಗ: ಸ್ಮರ 
ನಸ್ತ್ರಸಮಿತಿಯದು ನಿರ್ಭರಮಂಗವುನುರ್ಚಿ ಪೋಗೆಯುಂ ಪೋಬಲಟ್‌ಯಂ 
ದೊರೆಕೊಳಿಸಲಾಗದದಟ೨ಂ  ಶರತತಿಯಲ್ವೆಂಬುದಿಂತು .- ಧನರ್ಕಾಪೋಹಂ 
(ಕನಿರಾ. ೩-೦೮೬); ನೆಆ್‌ಿದಾಯುಷ್ಯ್ಮಮೆ ಮಿಟ್ಟು ವನಆಸುವ ತೆಜದಿಂದಮವರ 
ಪೋಬಲ್‌ಯಂನೆ ಬಂದಿಸಿ (ಕಾಂತಿಫು. ೩-೬೪) ; ವರುನಿದಂತಿರೊರ್ಮೊದಲೆ 
ಲೋಕುಂತರಕ್ಕೆ ಪೋದ ನಿಜಜೀವಿತೇಶ್ವರನ ಬಲ್‌ಸಲ್ವ ಬವಸೆಯಿಂ 
ಪಫೋಬಲ್‌ಯವನಅಸಿ ಪರಿವಂತೆ ನಿಮಿರ್ವ ಬಿಸುಸುಯ್ಗ ಳೊಳಂ (ವರ್ರಫು. 
೯-೬೩೦ 5). ಹೋಬಳ್ಳಿ : ೧. ತಾಯ ಹೋ[೫ಕಾಂ. ಹೊಂ]ಬಳಿಯನಾ 
ವತ್ಸನಟ್‌ವಂದದಿಂ ಆಯೆಡೆಯೊಳಜಿಸಿಕೊಳುತುಂ ಬಂದು (ನಂಬರ. ೦೦-೬೦); 
ಮನಮುಮಂ ಕಣ್ಮುಮಂ ಮೃಗದ ಹೋಬಳಿಗಿತ್ತು . - . ಬರುತಿರೆ 
(೪2ರ. ರೇ. ೦೨೪-೦೩)- ವಿ. ನಡೆವಳಿಕೆ; ಆಚರಣೆ ; ವ್ಯವಹಾರ : ಬ್ರಹ್ಮ 
ಅವ್ವೆಯ ಗಂಡನಾದ ಎಷ್ಟು ಅಕ್ಕನ ಗಂಡನಾದ ರುದ್ರ ಕಿಮಿತಂಗಿಯ 
ಗಂಡನಾದ ಮೂವರ ಹೋ[ಕಾಕಾ- ಹೊಲ]ಬಳಿಯಿ:ದೇನು ಚೋದ್ಯ 
(ನಗೆಮಾ. ಕ. ೪೩೪-6€). [ಪೋ, + ಬಲ್ಯ) 

ಪೋರ್‌,, ಪೋರ್ಕು,. ಹೋರ್‌, ಹೋರ್ಕು (ಕ್ರಿ). ೧. ಸೆಣಸು; 
ಕಾದಾಡು; ಹೊಡೆದಾಡು : ಕಡುಗಡಿಯವಪ್ಪೆರಡಾನೆಗಳ್‌ ತಮ್ಮೊಳ್‌ 
ಪೋರಲ*ಾಕಾಂ. ಪೆಆ]ಸಾರ್ದು ಪೆಜಪಿಂಗಿ ಪೋದುದುಮ: . . . ಕಂಡೆಂ 
(ಪಡ್ಮಾರಾ, ೮3-೨3); ಇದಂ ಭೀಮಂ ದೇವಧಾತ್ರೀಸುತನಿಭದೊಳಿಭಂ 
ಪೋರ್ವವೊಲ್ಹೋರ್ದ ತಾಣಂ (ಗರಾಯೊ- 3-3): ಎನ್ನೊಳ್‌ ಪೋರ್ದುಡಿ 
ದಂದ್ರಸಿಂಧುರದ ಕೋಡಿಂದಾದ ಪಲ್ಕಂಕದೊಳ್‌ . . . ಕೇಳೀತಲ್ಪದೊರ೯ 
ನಿದ್ರೆಗೆಯ* (ಶಂಕಾಮಾ. ೯-೦೭೬)- ೨. ಜಗಳವಾಡು; ಕಚ್ಚಾಡು : 
ಪುರುಡಿಸೆ ಪೋರದೆ ಪೆಣ್ಣಾತುರಿಸದೆ ಪಿಶಿತಕ್ಕೆ ಮದು "ಕೊಲ್ಲದೆ . 
ಸುಟರಿವುವು ಕರಿ ಕೇಸರಿಯೆರಳೆ ಪುಲ್ಲೆ ಮರೆ ಸಂರಂಗಂ (ಅನಂಪು. ೩-೩೬) ; 
ಬೇವ ಪೆಣಕ್ಕೆ ಕೋಪದಿಂ ಪೋರ್ವ ಮರುಳ್ಗಳಂ . . - ಈಕ್ತಿಸಿದಂ ಪ್ರತಿ 
ರೂಪಶೂದ್ರಕಂ (ಉನ್ಮಸಾ. 34) - ೩. ಘರ್ಷಿಸು ; ಮಸೆ; ತಿಕ್ಕಾಡು: 
ಸಿಡಿಲೊಳೆ ತಳ್ಳು ಪೋರ್ವ ಸಿಡಿಲಂತಿರೆ ಬಾಳೊಳೆ ಬಾಳ್‌ ಪಳಂಚಿ 
ವಪಾರ್ಕಿಡಿವಿಡೆ ನೋಡಲಂಜಿ ದೆಸೆದೇವತೆಗಳ್‌ ಪೆಅಪಿಂಗೆ (ಶಂಶರಾ. ೧೦-೪೨): 
೪. ಸ್ಪರ್ಧಿಸು; ಪೈಪೋಟಿ ಮಾಡು; ಹುರುಡಿಸು: ಈಶ್ವರ 
ನೆಟ್ರಿಂದಿದಜಗ್ರದೊಳ್‌ ನೆಲಸಿ ಚಿಲ್ವಂ ಕಂಡು ತತ್ಕೌತುಕೊ:ಃದ್ದುರ 
ನಾಂದೋಳಿಸೆ ವನೌಳಿಯಿಂದುಗುವ ಗಂಗಾವಾರಿಯೊಳ*" ಪೋರ್ವ ನಿರುರ 
ಧಾರಾತತಿಪಂಂಡುವಿಂ ಸೊಗಯಿಸಿತ್ತಾ ಚಿತ್ರಕೂಟಾಚಲಂ (ಕುಸುವೂ- ೧-೬೮). 
೫. ತಿವಿ; ಹಾಯಂ ; ನೀರುಣ್ಬ ಕನಲ್ವ ಪೋರ್ವ ಮೆಲ್ಕೊತ್ತುವ . 
ಗೋರಂಜಿಯ ಲೀಲೆ ಕಣ್ಣೆ ಪಡೆದುದು ಚೆಲ್ವಂ (ತಂದ್ರಫ. ೨-೨೭) ; ನೊಸಲ 
ತೀಂಟೆ ತೀರದೆ ಕೊಣಕಿಟ್ಟು ಮುರಿದು ಪರಿದು ಪಿರಿದಪ್ಪ ಪುಶ್ತಿನೊಳೊತ್ತಿ 


ಪೋರ್ದು ಪೊಜಮಟ್ಟ ಕಾಳರಕ್ಕಸರಂತಿರ್ಪ ಕಾಳ್ಕೋಣಂಗಳಿಂ 


೫೯೯೭ 


16 


20 


26 


30 


85 


48 


ಪೋರ್‌, 


(೧06. ೧-೦೨6 ವ್ರ; ತೋರ ಹೋರಿಗಳ ಡುರುಕಾರವಂ . . . 
ಮಾರ್ಮಲೆತು ಪೋರ್ವ ಘನವೃಷಭಶೃಂಗಾರವಂಗೂಡಿ ನಾನಾರವಂ 
ಕಿವಿಗಳಂ ಪೂರೈಸಿತೇವೇಳ್ವಿನು (ಕಂಫು. 00-0೯). ಪೋರ್ಕು : ೧. 
ತಗರೆರಡುಂ ತಮ್ಮೊಳ್‌ ತಾಗಿ ಕಿಡಿಗುಟ್ಟಿದಂತಾಗೆ ಪೋರುಶ್ತಿರೆ (ಶಂಶತಂ- 
೭೨-೦೪) ; ಪಿರಿದು ರೋಷದಿ ಕಂದಿ ಸತ್ತು ಕೋಳಿಗಳಾಗಿ ಭರದಿಂ 
ಪೋರುತಲಿರ್ಪವೀಗ (ಕಾಂತೀಶ- 8-೦೮) ; ತೊಟ್ಟು ನಿರಹಂಕೃತಿಯ 
ಕವಚವನು ನೀಂ ಪೋರು ಮುಟ್ಟದಿಳೆಯಸಿ ನಿನ್ನ. (ಮಂಕುಳ. 604) 
೨. ತತ್ತಬಳ[೫ಾಕಾಂ. ಳೆ]ತಾಳಗೊಟ್ಟೆಯೆನುತ್ತಾದಂ ರುಹಿಯರೊಡನೆ 
ಜಡಮತಿಗಳು ಪೊೋರುತ್ತಿಪ್ಪರ್‌ (ಸಮಶ. 09-0೭) : ಅರುಣವರ್ಣದ 
ನೀಲವಸನದ ಕಾಂತೆ  ಪೋರುತ್ತ ಮರಳಿ ಕಚ್ಚುತ ತನ್ನನೆಳವುದ 
ನರನು ಕಂಡಡೆ ಕನಸಿನಲಿ ಅವನಿರನು ಬೇಗದಲಳಿವನೈ (ತಮ್ಮಅ- 6೨೬); 
ಪುಟ್ಟಿದ ಮನೆಯೊಳು ಪೋರಿ ಪುರುಳುಗೊಂಬ ದಿಟ್ಟ ಗಂಡುಗಳಂತಿರಲಿ 
ಕೊಟ್ಟುದಣಿಂದ ತಣಿವ ಕುವರಿಗೆ ಮನಮುಟ್ಟಿ ಕೊಡುವುದು ಕೋವಿದರು 
(ಹರ: ೩-0೧). ಹೋರ್‌ : ೧. ಕೊಣಕಿಟ್ಟು ಮಹಾರವದಿಂದೆ ಹೊ:ರಲೆ 
ಲ್ಪಿಟ್ಟುವ ಸೊಕ್ಕಿದಾನೆಮಕರಂಗಳನೀಕ್ಷಿಸಿದಂ ಸಮುದ್ರದೊಳ್‌ (ಸೂಕ್ತಿ ಸಾ. 
೨-೨೩). ೬. ವಾದವತಾಡು ; ವಂದಿಸಂ ; ಚರ್ಚೆಮಾಡು : ಹಿಂದಿ 
ರ್ವರು ನಾವೆಕ್ಕೆಯೊಳಗೆ ಹೋರ್ವಂದದೆ ಸೋಮಪ್ರಭನೃಪ:ಭಿನವ 
ಕಂದರ್ಪಂ ಜನಿಸಿವನಾದೊಡೆ (8ಯಕಾ. ೦-೬೬). ಹೋರ್ಕು: ೧. ಕೋಣ 
ನೆರಡುಂ ಹೋರೆ ಗಿಡುಎಂಗೆ ಮಿತ್ತು (ಹಶಕಾ- ೨-೦೨) ; ಹೋರಿದರೆ 
ಹುರುಳಿಲ್ಲೆನುತ ಪರಿವಾರವೋಲಿತು (ಕಾವ್ಮಾಕ: ೩-೦8) ; ಹೋರುವೆವು 
ಮಲ್ಲರೊಲು ಕಾಲದೊಡನೆ ಕಾಲನೆಮ್ಮಯದಾಗಿ ಆಗುವನಕ (2ಸೀಗೀ. 
೫10). ವ. ಮುಳಿದು ಸು ಖುರಿಬ್ಬರುಂ ಜೆಡೆಗಳಿಗೆಯೊಡಲಿಗೆ ಹೋ 
[2ಾ819- ಪೋ]ರಲ್‌ (ಏಸಫ್ರ ೨6-00) ; ತನತನಗೆ ನೃಪತನಕೆ ಹೋರಲಿಕಾಗ 
ಮಂತ್ರಿಗಳು ವಿನಯದಲಿ ಗಜಬಜವ ಮಾಣಿಸಿ (ಸಂರಶೆ. ೦೭-೭೩); ಹರಿ 
ಎರಂಚಿಗಳು ತಂತಮ್ಮ ಪೆಂಪಿಗೆ ಹೋರಿ ಹ5ನಡಿ ಮಂಡಿಗಾಣಲೆಂದು 
ಇರದಿಟ್ಟ ಬಟ್ಟೆಗಳೆನಲಿಹವಾ ಪುರ ಕುಶುಖಾತಿಪ್ರಾಕಾರ (ಶ್ರೀಶಾ€. 0-೭೦). 
೪. ವೇದಕ್ಕೆ ಹೋರುವರೆ ವೇದಕ್ಕತೀತ ಶಾಸ್ತ್ರಕ್ಕೆ ಹೋರುವರೆ ಬಳಸಿನವನಲ್ಲ 
ಪುರಾಣದಲ್ಲಿ ಹೋರುವರೆ ರೂಪಿನವನಲ್ಲ (ಕೋಳಿಶಾ- ೬-೨೦) ; ಶಾರದೆ 
ನಿನ್ನೊಳು ಎದ್ಯಾಕಲೆಗಳಿಂ ಹೋರಿ ಸೋತಂಜಿ ಬಸತಿಯ ನಸಾರಿದಳಿನೆ ನಿನ್ನ 
ಜಾಣ್ಮೆಗೆ ಸೋಲದರಾರವನಿಯೊಳು (ಕುಂಸಾಂ- ೨೨-೬೭). ೬. ಹೋರೆ 
ದಿರು ಹೊಗು ಬವರಕೆನಲಸುರಾರಿಯಂಘಿಯೊಳೆಆಗೆ . . , ತುಡುಕಿದನು 
ಧನುವ (ಕುಠ್ಮಾರೋ. ೩-೬೩); ಶಾರದೆ ಜಡರತ್ತ ಸಾರದೆ . . . ಇನ್ನು ನೀ 
ಜಾಜದೆ ಹೋರದೆ ನೇರದಿ ಮಾಡೀ ಕೃತಿಯ (ಎಾಗಕು. ಶೀಠಿಕಾಸಂಧಿ: ೦೪)- 
೭. ಕಾಡು ; ಪೀಡಿಸು ; ಹಾಲುತುಪ್ಪವನು ಕುಡಿದು ವ.ಟುದಿನ 
ಯಾವನಾಳದ ಪುಡಿಯ ಕದಡನು ಕುಡಿಯಲೊಲ್ಲದೆ ಕೆಡಹಿ ಕಳೆದನು ಯಾಳಿ 
ಯಾಡುತ ವಳುತ ಹೋರುತಿರೆ (ಸಠಶ. ೦೭-6೩); ಶ್ರಮ ಪರಿಹರಿಸಿದು 
ಹೋರೋ ಹೋರೋ . . . ನಮ್ಮ ಪುರಂದರವಿಠಲನ ಸೇರೋ ಸೇರೋ 
(ಫಕಂದ- ೧-೧೩೪-೩) ; ಕ್ರೂರರೈವರ ಬಾಧೆ ಹೋರುತಲಿದೆಕೊ ಆರಿಂದ 
ನಿರ್ವಾಹವಾಗದು (ಗರಾ. 6): ೮. ಕಷ್ಟಪಡು ; ಬವಣೆಗೊಳ 
ಗಾಗಂ: ಧರೆ ಧನ ವನಿತೆಯರು ಎನ್ನೆವರು ತನ್ನವರೆಂದು ಹೋರಿ ಹೋರಿ 
ಸಾವುತ್ತಿದೆ ಜೀವ (ಐಸಜೆ- ೫೯-೦೬೪). ತ 

[ದೇ.॥ ತವು. ಮಲ. ಪೊರು ; ತುಳು. ಪೋರಿ; ಕೊಡ, ಪೋರ್‌ ; 
ತೆಲು. ಪೋರು ; ಗಡಬ. ಪೋರ್‌, ಕುಣ. ಪ್ರೊಹ್ಪ) 


ಪೋರ್ಕ್‌, ಪೋರ್ಕು, ಹೋರ್ಕು (ನಾ). ೧. ಕಾಳಗ ; ಹೋರಾಟ, 


ಸೆಣಸಾಟ : ವಾರಿ ಯೊಳರ್ದಿಕೊಳ್ಳರಣ್ಕವಾರಣಂಗಳೊಡನೆ ಭರದಿ ಪೋರ್ಗಂ 
ಮೊಗಂಬುಗುವ ವೀರ ಪೇರಾನೆಗಳ ತೊಳವಿಗೆಗಳೊಳೆಂ (ಶಂದ್ರಫು- ೩-೪೦ ವ); 


ಪೋರ್‌, 


ಸ್ವಸ್ತಿಶ್ರೀನಿರ್ಗ್ಗ್ಗನ್ವಗಾವುಣ್ಣ ತಪಸಿಯ ಪೋರಿಲ್‌ ಇಭದೆ ಕಾದಿಸತ್ತೊಡೆ 
(ಕ್ಕೂಅಂ. ೦೯೨೬, ೧೦೦೩-೦೨ ; ?); ಪೋರನ್‌ ತಿರಿಪಿದ ಸ್ಕೂಸಿಗೆ ಬಿಟ್ಟರ”, 
ಕಂಚಿನ ಜೋಡನ್‌, ಕಾಣ್ಯಿಯೆ ಬಿಟ್ಟರ್‌ (ಆ4ಗೂ. ೭-೦೨6). ೨. ಜಗಳ; 
ಕಲಹ ; ಕಾದಾಟ: "ಪೋರಂಗೈ', "ಪೋರ್ನುಡಿ' ಪರಾ. ಪೋರ: 
೧. “ಕಾಳೆಗದೊಳುಂ ಬಿಲದೊಳು೨ ಪೋರು” (ಕನ್ಮಿಮಂ, ೦೦೩).| $ 
ಹೋರ್ಕು: ೨. ತಾಯಿ ಮಕ್ಕಳ ಜಗಳ ಕೊಟ್ಟು ಕೊಂಡವರೆ ವಾಗ್ವಾದ 
— ನಂಟರಿಷ್ಟರು-ಹೋರು ಮುಂತಾದ್ವೇನಾದರು ಉಂಚೆಂದು . . . 
ವಿತಿಮಾರಿದ ದಂಡಗಳು ತೆರಿಸುವನು (ಕಳಾಮಂ- 7%, ೦೨೦) - 

[ಆ ಪೋರ್‌, ./ತಮಿ. ಮಲ. ಕೋತ. ಪೋರ್‌ ; ತುಳು. ಪೊರ್ದು ; 
ತೆಲು. ಕುಳ. ಪೋರಂ) 
ಪೋರ್ಕ್‌, ಪೋರರ್ಥಿ, ಹೋರ್ಕ್‌. ಹೋರ್ಕು (ನಾ). ೧. ತೂತಂ; 
ಬಿಲ; ರಂಧ್ರ: ಮುನಿಪಂ ಚರ್ಯೆಗೆ ಪೋಗುತಿರ್ಪ ಪದದೊಳ್‌ ಮೈಯಲ್ಲಿ 
ಪಶ್ಚಿರ್ದ ವುತ್ತಿನ ಪೋರಿಂ ಪೊಣಮಟ್ಟು ಪೋದ ಮಧುಪು ತನ್ನಿಂದೆ 
ತಾನಾಗಿ ಬರ್ಪಿನಂ (6ರ೯ನೀ. 0-90) : ಹುಲಿ ಹೊಯ್ದು ಜರಿದ ಹೆಗಲ 
ಪದೆದು ಕೋಣಂ ಹೊಯ್ದ ಹೋರ!ಶಾಕಾಂ- ಹೊಡೆದ ಹೋರೆ] ಭೇರುಂಡ 
ನೆಜಗಿದ ಗಂಟುಗಳ ...ಬೆಹ್ನದ ಬೇಡನಾಯಕರು ನೆರೆದರು (ಹಕಕಾ- ೩-೩); 
ನೇರ್ಗೋಲ ಪೋರ್ಗಳಾ ನೃಪನಂಗದೊಳ್ಳಾಣಿಸಿದುವು ಜಾಳಂದ್ರದಂತೆ 
(ಕಬ: ೪-೩೩) - ಪೋರ್ಕು : ೧. “ ಕಾಳಗದೊಳುಂ ಬಿಲದೊಳುಂ 
ಪೋರು” (ಕುಂ. ೦೦). ಹೋರ್‌: ೧. “ ಬಿಲಂಎ ಹೋರ್‌ ” 
(ಉಕಕ್ಕ. ೪೭). ಹೋರ್ಕು : ೧. ಕಲ್ಲ ಹೋರಿನೊಳಗೊಂದು ಕಿಚ್ಚು 
ಹುಟ್ಟಿತ್ತ ಕಂಡೆ (6ತತಂ. ೨೭-೦೦೪) ; ಉಪ್ಪು ಮೆಣಸುಗಳ ಹಿರಿಯ ಮೂಗಿನ 
ಹೋರಂು ತುಂಬಲು ಭರದಿ ಬಿಟ್‌ಸಂದವನು ಸೀತರೆ ಗಿರಿಯ ತೋರದ 
ಭಟರು ತೆಅಗೆಲೆಯುಂತೆ ಹಾಣ್‌ದರು (ಇ38ರಾ- 39-8) : . ಹೆಗ್ಗಣಗಳ 
ಹೋರುಗಳು ಅಲ್ಲಲ್ಲಿ ಮುಚ್ಚಿಕೊಂಡಿದ್ದು. ಅವು ಪಕ್ಕನೆ ಬಾಯ್ದೆರೆದಾಗ 
ಮನೆಯವರೆಲ್ಲ ಅದರಲ್ಲಿ ಮಾಯವಾಗುವ ಹೆದರಿಕೆಯೂ ಸೌ 
ಉಂಟಾಗಿದೆ (ಯಕ್ಷಶ್ರ. ೦೩) - 

[ದೇ.8 ತಮಿ. ಪೋರ್‌, ಪೋಟಸ್ಸಿ; 
ಬೊರ್ರೆ: ಕೊಂಡ, ಬೊಣ್‌ೂ] 
ಪೋರ (ನಾ). (ತುಂಟ) ಹುಡುಗ ; ಬಾಲಕ : ಪೋರಂ ನಾಂ ಗೆಯ್ದ 
ತಪ್ಪೇ೦ (ಮೈಸೂರೆ- ೨-೬೦); ಪೋರ ನಾನೆಂದು ಬಗೆಯದಿರಸುರ (ಮಂಂ್ಮಾರಿ- 
೭-೨) : ಈ ಪೋರನ ಹಣೆಯಲ್ಲಿ ಏನು ಬರೆದಿದೆಯೋ ಹಾಗೆ ಆಗಲೇ 
ಬೇಕಲ್ಲ (ಹೂಸ. ೨೦೮): 

[ದೇ. 8 ಮಲ. ಪೋಅ ಇ ದಡ್ಡ; ತುಳು. ಪೋರ, ಪೊರೆ; ತೆಲು. 
ಪೋರಡು. ಮರಾ. ಪೊರ] 
ಪೋರಗ (ನಾ). ೧. ಒಂದು ಬಗೆಯ ಆಯುಧ : ವೊಯೆ ಕಾಳವಟ್ಟದಿಂ 
ಪೋರಗದಿಂದೆ ಪೊಯ್ದನೆರಡು2 ಸರಿವೋದವು ಲಾಗುಬೇಗದೆೊಳ್‌ (ಕನಂಪು- 
00೬೦) ; ಬಾಹುಪೋರಗದೆ ಪೊಯ್ದಂ ಭೂಪನಾ ವೀರನಂ (6ನಂಪು. 
00-೬೨): ವಿ. ಖಡ್ಗಯುದ್ಧದ ಒಂದು ವರಸೆ, ಪಟ್ಟ: ಚಂಕತಟ 
ವದ್ದಳಂ ಪೋರೆಗಂ [ಕಾಂ ಪೊದಗಂ, ಪಾದಂಗಂ; ಪಾರೆಗಂ]ಗಳೆಂಬಡ್ಡ 
ಮೊಯೀಲಿಂ ನಿವಾರಿಸುತಿರ್ದರು (ಸೋವಂಶೆ. ೩-೦೩) [2] 
ಪೋರಗಿ (ನಾ). (ತುಂಟ) ಹುಡುಗಿ; ಪೋರಿ: ತೋರಣಬಾಗಿಲ, 
ಸುಮ್ಮನೆ ತೆರೆಯೆ ಪೋರಗಿ (ಕೋಹಿಕೂ. ೧೦೨). ಮರಾ. ಪೊೋರಗೀ) 
ಪೋರಟೆ. ಹೋರಟೆ (ನಾ). ೧. ಹೋರಾಟ; ಕಾಳಗ : ಯಂದ್ಧ : 
ಇಳಿಯೊಡೆತನ ಪೋರಟೆಗಳಿಂ ತಣಿಯದೆ ಪಿತೃದೆ:ವತೆಗಳ ಯಣವನುತ್ತರಿಸದೆ 
ರಾಯಕುವರರೆಲ್ಲ ರಣಭೂಮಿಯೊಳಡಗಿದರು (ಕರ್ಣನ್ಮ. 6-30). ಪಿ. 
ಜಗಳ; ಕಚ್ಚಾಟ: ಕೃಷ್ಣಗಜುಗಳ 


ತೆಲು. ಬೊರಿಯ, ಬೆೊಟ್‌ಯ, 


80 


35 


40 


46 


ರ್ಶ£೯೮ 


ಪೋರಾಟ 


ಯಾಗದುದಂ . . . ಸೂಚಿಸುಗುಂ 
ಪಿಸುಣ್ಣೆ ಪೋರಟೆಗೆ ಮಾಯೆಗೆ ಹಿಂಸೆಗೆ . 
ಕಾರ್ತವೀರ್ಯನೆಸಕಂಬಡೆದಂ (190. ೩-೦೩). ೩. ಪೈಪೋಟಿ; 
ಹುರುಡು ; ಸ್ಪರ್ಧೆ: “ಪೋರಟಿವೆಯಮಿ'” ಪರಾ. ಹೋರಟೆ : 
೧. “ಹೋರಟೆಯೆನೆ ಪೋರ್ಕೆಯು " (ಕಾಕಿ. ೩9) ; ಹೋರಟೆಗೆ 
ಬರಹೇಳು ಭರ್ಗನನಿವನ ಪಾಡೇನು (ಕುಮ್ಮಾರೀ. ೯-೪೨) ; ಹೋರಿದರು 
ಹರಿ ಜಂಭರಿಬ್ಬರ ಹೋರಟೆಗೆ ಹದಿನೆಂಟುಮಡಿಯೆನೆ (ತೊರರಾ- 
೬೨೩೨-೪೩) ; ಎನಗೆ ತನಗೆಂದಮರದಾನವಜಗಳೆ ಹೋರಟೆಯಾಯ್ತು 
(8ರಾಗೆ: 6-೪-೩). ವ. ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು 
ತಗರ ಹೋರೆ (6ರಕಂ. ೦೧೩-೪೬) . ೪. ತಿಕ್ಕಾಟ; ತಾಕಲಾಟ; 
ಘರ್ಷಣೆ : ಕಂಬಿಯ ಕಡಿಯಣದ ಕೀಲಣದ ಹೋರಟೆಯ ಘಾರಾ 
ಘಾರಿಯೊಳ್‌ ಜೋಳಿಸುವ ಲಾಲಾಜಲಂ ಖುರಹತಿಯಿಂ ನೆಗೆವ ದೂಳ್ಗೆ 
ಚಳೆಯಂಗುಡೆ (೧೦೪. ೬-೩೩ ನು ; ಅಳುವ ಶಿಶುವನು ತೆಗೆದು ತೆಕ್ಕೆಯ 
ಪುಳಂಜಲದಲಿ ನಾದಿ ಹರುಷದ ಬಳಿಯ ಲಜ್ಜೆಯ ಭಯದ ಹೋರಟೆಗಳುಕಿ 
. - * ಗಂಗಾಜಲದೊಳಗೆ ಹಾಯ್ಕಿದಳು ಜನದಪವಾದಭೀತಿಯಲಿ (ಕುಪ್ಮಾಅ, 
೩-39); ಪೊಯ್ಜಾಡಿ ತಲೆಯಂ ನಿವಾಳಿಸಿದರಾಳ್ನಂಗೆ ಕೈದುಗಳ ಹೋರಟೆಯ 
ಖಣಿಕಟಿಲ ರಭಸದಿಂದೆ (ಲಾ: ೨೨-೭). ೫. ವಿವಾದ; ಚರ್ಚೆ: 
ಕುಆುಹಿನ ಮಜವೆಯೊಳಗಿಪ್ಪ ವಸ್ತುವ ಕಾಬ ತೆಜನಿನಾ ವುದೊ ಇವೆಲ್ಲವು 
ಮಲಅವೆಯ ಮಾತಲ್ಲದೆ ಬಜ್‌ಯ ಹೋರಟೆಗೆ ಇವರು ಬಲ್ಲವರಲ್ಲವೆಂದೆ 
(ಎರಾ. ೬೪-3೬೦) ; ಆಣಿ ಬೆಟ್ಟವನೊಬ್ಬ ಹಾಆಬಹುದೆಂದಿಹರೆ ಹಾಲ 
ಬಹುದೆಂದು ಪಿನಬೇಕು ಮೂರ್ಯನೊಡ ಹೋರಟೆಯೆ ಸಲ್ಲ (ಸರ್ಕ. 
೧೦೬): ೬. ಹೊಡೆತ ; ಪೆಟರ್ಬಿ ; ಆಘಾತ : ಪೂಗಣೆಯ ಹೋರಟೆಗೆ 
ತರಹರಿಸದಬಲೆ ನೀನೀಗ ನೋಟದ ಹಂಬಲಂ ಬಿಟ್ಟು ಹೃನ್ಮಧ್ಮಕೀ ಗಾಡಿ 
ಕಾಆನಂ ತಂದು ನೆರೆದಪೆನೆಂದು ಕಣ್ಮುಚ್ಚಿ ಜಾನಿಸಿದೊಡೆ ಈ ಗಲಭೆಯೊಳ 
ಗಪ್ಪುದೇ (ಕಂಪು. ೧೯-೪೦) ; ಅಯ್ಯೊ ನಾನಾಅ್‌ ವಿಷಯದ ಹುಯ್ಮಲ 
ಹೋರಟೆಯ ಹೊಚ್ಚಹೊಸ ಕಮ್ಮುರಿಯೊಳು ಕಯ್ಯೂಟಿ ಬಿದ್ದೆ 
(ಕಂಳಳ0. ೦೦-೩೪), ೭. ಬಿರುಬು ; ರಭಸ; ವೇಗ : ಅಳಿಕುಲಾಳಕಿ 
ಬಂದಳೊಬ್ಬಳೆ ಮಳೆಗೆ ಕೈಯೊಡ್ಡಿ ಬಲಿದು ಮೈ ನಡನಡುಗಿ ಹಲುಹಲು 
ಹಳಚಿ ನೆನೆದಳು ವಾರಿಯಲಿ ತನು ಹಳಹಳಿಸೆ ಬಳಲಿದಳು ಚರಣದ 
ಹೊನಲ ಹೋರಟೆಗೆ (ಕಾರ್ಮಾಆ- ೯-೨೩) ; ಬಿರಿದುದಬುಜಭವಾಂಡಎಬ್ಬರ 
ಧುರದ ಹೋರಟೆಗೆ (ತೂರಣ- ಇ-೨-೩೬). ೮. ಶ್ರಮ; ಪ್ರಯಾಸ : 
ಮಿಕ್ಕ ಬೆವಸಾಯವನು ಮಾಡುವ ಹೆಳ್ಮಳದ ಹೋರಬೆಯ ಕಾಣುತಲಕ್ಕ 
ಕಂದಲಿ ನೋಡಿ (ಶ್ರಕಾರೀ- ೦೦-೩). ೯. ಪೀಡೆ; ಜಂಜಾಟ; 
ಹಿಂಸೆ : ಹೊಕ್ಕು ಹೊೋರಟೆಯೆಲ್ಲವನು ಹೊಯ್ದಿಕ್ಕಿ ಸುಖಸುವೊಡಂತು 
ನಿಜಪದದಿಕ್ಕೆ ನಿನಗಹುದು (ಶ್ರಶು0. ೧೨-೧); ಅಯ್ಮಯ್ಯೋ ಧ್ಯಾನದ 
ತುಯ್ಕಲುಂಡಾತ್ಮನೊಳುಯ್ಯಲನಾಡಿ ಸುಖಿಸದೆ ಗುಯ್ಯಲೆತ್ತುವರುತೆ 
ಮೆಯ್ಯ್ಯ ಹೋರಷಿಯೆೊಳು ಹುಯ್ಕಲನುಂಡೆ ನಾನು (ಠರಠ. ೭೬-೨೬). 
[ಪೋರ್ಕ್‌ + - ಆಟಿ) 

ಪೋರಟೆವೆಜಿ (ಕ್ರಿ): ಸ್ಪರ್ಧೆಹೂಡು ; ಪೈಪೋಟಿ ನಡೆಸು: ಪುರುಡು 
ಪೋರಟಿವೆತ್ತು ಜೊತ್ತು ಗತಕಂ ಗನ್ನಂ ಕಚೀರ್ಷಣಂ . - . ಪಿರಿದುಣ್ಮಲ್‌ 
ವಧು ನಲ್ಲನೊಳ್‌ ನೆರೆವುತಿರ್ದಳಮಸೌರಂಭದಿಂ (ತ್ರ ಫುಂ. ೨೪-೧೮೦) . 

[( ಪೋರಟೆ -. ಪೆಜ್ಮು 

ಪೋರತನ (ನಾ). ಹಂಡುಗುತನ ; ಹುಡುಗುಬುದ್ದಿ : ಇಂತಾ ಪೋರತನ 
ನಾನರಿಯೆ ಬೇಕೆಂದಾ ನರಪನಂತಡವಿ ಬೆನ್ನಿಗೆ ತರಿಸುವುದು ಗುಣವೆ (6ವಫ್ರು- 

[ಪೋರ 4+ - ತನ] 


(ಫಣಸ್ತ- ೯-೦೬ ವು: ಪುಸಿಗೆ 
» . ಪುಗದಂತಿರೆಲ್ಲರಂ ಪೊಸಯಿಸಿ 


6-೧೨೩). 


ಪೊ:ರವೆಯಿಂದಭಿಲಶಿತವೃಜ್ಬ ಪೊ:ರಾಟ, ಹೋರಾಟ (ನಾ). ೧. ಕಾಳಗ; ಯಂದ್ಧ ; ಕದನ: 


ಪೋರಾಣ್ಮ 


ಘನವಂತರಿಂತು ಭಾವಿಸಿದರು ತಮ್ಮಯ ಮನದೊಳಿಂತಿವರ ಪೊ:ರಾಟ 
ಘನದುಃಖಹೇತು ತಮ್ಮೊಳು ಪರಸ್ಪರ ನೋಳ್ಪೆ ಜನಕೆ ಪಾಪೂಸ್ರವವೆಂದು 
(ಕಾಂಕೀತ. 8-0೦೨)- ಹೋರಾಟ: ೧. ಅದು ಎಲ್ಲ ರೀತಿಯಿಂದಲೂ 
ಅಂತಿಮಹೋರಾಟಕ್ಕೆ ಸಿದ್ಧವಾಯಿತು (ಅತ್ಮಾರ್ಶ. 0%)- ೨. ಜಗಳ ; 
ಕಚ್ಚಾಟ : ಧಾರಿಣಿ:ಶನ ಪಾಣಿಯೊಳು ನಿನ್ನ ಪಾಣಿಯ ಸೇರಿಸಿ ಪಿತನ 
ಕೈಯಿಂದ ಧಾರೆಯೆಅಸುವೆನು ನಿಮಗಿಬ್ಬರಿಗೆ ಬಂದ ಹೋರಾಟ ಹೊಳೆದು 
ಹೋಹಂತೆ (ಕ6ತ- ೯-0೨0. ೩. ವಾದ ; ಚರ್ಚೆ : ಮಾತಿನ ಮಾಲೆಯ 
ಹೆಚ್ಚು ಕುಂದಿನ ಹೋರಾಟವುಳ್ಳನ್ನಕ್ಕರ ಅದ್ವೆ ೈಶಿಯಲ್ಲ (ಆರರ. ೩೩-೯೭): 
೪. ಒದ್ದಾಟ ; ಶ್ರಮ; ಹೆಣಗಾಟ : ಪೇರೇರುಗಳ ಕಿಚ್ಚು ಸಿಡಿತದಿಂ 
ತೆಣರುತಿರೆ ಹೋರಾಟ ಬಾಳ್ವೆಯಂ ಬೆ: ಡೆನ್ನುತಿತ್ತು (ಕಾಲರ. ೦೦೩-೨೦೩) ; 
ಆ ಮುುಗ್ದಪ್ರಶ್ನೆಯಲ್ಲಿ ಅವನ ಬದುಕಿನ ಸಮಸ್ಯೆಯೇ ಹುದುಗಿತ್ತು 
° « ಈ ವಯಸ್ಸಿಗೇ ಇಂಥ ಹೋರಾಟವೇ (ಕೊಸ. ೩೪). 
[ಪೋರ್‌, -- ಆಟ./ತಮಿ. ಮಲ. ಪೋರಾಟ್ಟಮ್‌ ; ತೆಲು. ಪೋರಾಟ) 
ಪೋರಾಣ್ಮ (ನಾ). ದಂಡನಾಯಕ ; ದಳವಾಯಿ : ಪೋದವನಾ 
ಪೋರಾಣ್ಮನ್‌, ಪೋದವರಾ ಪೊನ್ನಾಳ್ಗಳೆ ಬಾರದೆ ಬಗೆ ಬೆದರುತಿಹುದು 
(moh: ೦.೦೪). [ಪೋರ್‌ 3- ಆಣ್ಮ (ಆಆಳ್ಮ)] 
ಪೋರಾಳ್‌, ಹೋರಾಳು (ನಾ). ಯುದ್ಧ ಮಾಡುವವನು ; ಶೂರ ; 
ಏಷಿಯದ ಸಾಮ್ರಾಜ್ಯಕೇಂದ್ರವೇ | ಓ ಪರ್ಲ |! ಐಶ್ವರ್ಯಭೂವಿಯೇ, 
ಪೋರಾಳ ತಾಯ್‌ ತವರೆ ! (ಪಾಠ. ೦೦-೨೬೨). ಹೋರಾಳು ; ನಿರ್ಧರ 
ವಾದ ದಿನ ಹೋರಾಳುಗಳು ಬರೇ ಚಡ್ಡಿ ಧರಿಸಿ ನಗುಮುಖದಿಂದ 
ಅಖಾಡಕ್ಕೆ ಇಳಿಯುತ್ತಾರೆ ಹೋರಾಳುಗಳು ತಮ್ಮ ಇಷ್ಟ 
ದೇವರನ್ನು ಪ್ರಾರ್ಥಿಸಿದ ಮೇಲೆ, ಕತ್ತಿಗಳನ್ನು ತಾಗಿಸುತ್ತಾರೆ (ಶ್ರವಣ: 
[ಪೋರ 4 ಆಳ್‌) 
ಪೋರಿ, (ನು)- (ತುಂಟ) ಹಂಡುಗಿ ; ಬಾಲಕಿ: ಊರಿಗುಕ್ಕೆಯ ಚಿಂತೆ 
ಪೋರಿಗೆ ಮದುವೆಯ ತೋರ ಚುತೆ (ಶಾ ನಶ - 9೪-66) ; ನಿನ್ನೆ ಹುಟ್ಟಿ 
ಇಂದು ಕಣ್ಣು ತೆಗೆದ ಪೋರಿ ನೀನು (ಕೇತಶ್ರ. 000) ; ಹಾಡು ಮುಗಿಸಿದ 
ತಾಯಿಯ ಮುಖವನ್ನೇ ನೋಡಿ ಆ ಪೋರಿ ನಕ್ಕಳು (ರಂಗನ. ೦೪೬) - 
(ಪೋರ * - ಇ್ಕ.! ತುಳು. ಪೋರಿ; ತೆಲು. ಪೋರಿ, ಪೋಟ್‌] 
ಪೋರ್ಕಿ, ಹೋರಿ (ನಾ). ೧. ಎಳೆಯ ಪ್ರಾಯದ ಬೀಜದ ದನ ; ಗಂಡಂ 
ಕರು: " ಕಣವೆಳಗಜು ವತ್ಸ ಶಕೃತ್ಯರಿನಾಮಂ ತಿರ್ದಲಾ([ಪ] ಪೋರಿಯೆ 
ದಮ್ಮುಂ” (ಶತ್ತುಕೋ. 6-4) ; ಗೋಮಂಡಳದೊಳೊರ್ಮೆ ಪೊ:ರಿಗಳಾಗಿ 
ರಾಜಮಂದಿರದ ಸೀಯುಬಾರದೊಳ್‌ ಪೊಣರ್ದು (ಕಾಂತಿಫು. ೯-೪೭ ರ): 
ಆದೊಡವಂ ಕೊಟ್ಟು ಪಯನಾವಂ ಕೊಳ್ವೆಂ ಅವರ್ಕೆ ಪುಟ್ಟಿದ ಪೋರಿಗಳಂ 
ತಿರ್ದಿಯಾರಂಬಂಗೆಯ್ಹು (ಶಂಶತಂ. ೦೮೬-6) ; ಬಾಲವೃಷಭಯುಗದೊಳ್‌ 
ಪೂಡಿರ್ದಾ ರಥಮನೆಳೆಯ ಪೋ[ಶಾಕಾಂ. ಪಾ]ರಿಯನೇಜ್‌ದ ನೃಪಪುತ್ರನಂ 
ನೃಖಸಳಂ ಕಂಡು (ಫ್ರಕ್ಕಾಸ್ತ್ರ. €-೧೫).೨. ಆಡು, ಎಮ್ಮೆ ಮೊದಲಾದ:ವು 
ಗಳ ಗಂಡುಕರು; ತನ್ನಿಂದಂ ತುನೋರಂತೆ ಕುದಿದು ಮಲುಗುವ 
ಸಾರಂಗದ ಪೋರಿಯಂದವಂಂ ನೆಟ್‌ ಫೋಲ್ತಂ (ರರ್ಮಾಮ್ಮ- ೧-೧೩೯); ಜನಕಂ 
ಯಶೋಧರ - . . ವಿತಾನಾಡಿನ ಪೋರಿ [ಶಾಕಾಂ. ಪೋಂತು] ಮೋಂತು 
ಕಂಕ್ಕುಟಮೆನೆ ಪುಟ್ಟಿಯುಮಾಗಳಭಯರುಚಿಯಾಗಿರ್ದಂ (ಹಕೋತ. ೪-೩೭). 
ಹೋರಿ: ೧. “ ತರ್ಣಕಃ, ಈ ೨ ಹೋ(ಲಂರ)ರಿ” 
(ಹರಾಯು. 1೪9-00೪) ; ಸೃಟಿಕದ ಮಧ್ಯದಲ್ಲಿ ಬಹುವರ್ಣದ ಹೋರಿಯ 
ತೋಲ ಹಿಡಿವವನಂತೆ (ನೋಳಿವೂ. ೧೬೦.೩೦೦) ; ಆ ಪಶುಗಳುಂ 
ಕಾಮುಧೇನಂಗಳಾ ಪುರದ ಹೋರಿಗಳು ನಂದಿಯ ರೂಪಿನಂತಹವು (0ಸಫ್ರು. 
ತರಿಸಿ ಹೋರಿಯ ಗವಿಯ ಗೂಳಿಯ ಬರಿಸಿದನು ಕೆಲಕೆಲವ 
ಕೃಷಿಕರಿಗಿರಿಸಿದನು. ಗೋಲಕ್ಷವಿತ್ತನು ವಿಪ್ರಸಂಕುಲಕೆ (ಕುವ್ಮಾಂ. ೧೬-೩೭). 


10 


೩5 


20 


11. 364). 


25 


30 


3 


ಲಾ 


ed 
ವತ್ಸಃ 


೪-34): 


LAA 


ಪೋರೆ 


೩. ಎತ್ತು; ಬಸವ: ತಳಾಅರ್ತಕ್ಷಕನಂ ಕನಲವೋರಿಗಳ್‌ ಪೂಡಿ ಪೆಟ್ಟ 
ಮೆಟತಿದಪರ್‌ (ಸುಕುಕೂ. ೭-8 5) ; ಹಿಡಿ ಹಿಡಿ ಬಂಡಿಎತ್ತುಗಳ ಬಿಗಿದ 
ಬಲುಹೋರಿಯ ಕೊರಳ ಜೊತ್ತಗೆಗಳಂ ಪಟ್‌ ವೂ (ನಿಸಫು. ೫೬.೨6) ; 
ಭಂಡಿಯ ಹರಿದು ಸೆಳೆದೆ.ರಿದನು ತಾ ಬಲು ಹುರಿಯ ಹವ ಹಿಡಿದು 
ಜಡಿದನು ಹೋರಿ ಕೋಣಗಳ (ಸಂಠಶ. 3೩-೬೦) ; ಹೋರಿ ನಡೆಯದಿದ್ದರೆ 
ದಾರಿ ಉದ್ದ ಅಂದ ಹಾಗೆ (ಗಾರೆ). 
ಹೋರಿಗರು ಇ ಗಂಡುಕರು : “ ದಮ್ಯಃ, ವತ್ಸತರಃ_ ೨ ಹೊರುವ 

ದಕ್ಕೂ ಯೆಳೆಯುವದಕ್ಕೂ ಉಳುವದಕ್ಕೂ ತಿದ್ದಲ್ಪಟ್ಟ ಹೋರಿಗರು ” 
(ಸಿದ್ಠಾಂತಿ. ೨೪೨). 
[ದೇ.॥ ತುಳು. ಬೋರಿ, ಹೋರಿ; ಕೊಡ. ಪೋರಿ; ಕೋತ. ಪೋರ್ಯ೯] 

ಪೋರಿಸು, ಹೋರಿಸು (ಕ್ರಿ). ೧. ಹೋರಾಡಿಸು ; ಯಂದ್ಧ ಮಾಡಿಸು : 
ನೆಗಟ್ದಿ ಮಲ್ಲರುಮಂ ಪಿಡಿದೊತ್ತಿ ಗೆಲ್ಲ ಜೆಟ್ಟಿಗರೆನೆ ಸುದ ಮಲ್ಲರನೆ ಪೋರಿ 
ಸಲುಂ ಪಿರಿದೊಂದು ದೋಹಳಂ ನೆಗಟ್ಟು ದು ಗರ್ಭದರ್ಭಕನ ದೋರ್ಬಲ 
ಗರ್ವಮನಂದು ಪೇಟ್ವಿವೋಲ* (60ಫು, 6-94) ; ಭೀಮನೆಯ್ಹಿ ಭರದಿಂದಂ 
ಯುದ್ಧಮಂ ಬೇಡಿ ಮಾಗಧನೊ೪* ಪೋರಿಸುವಲ್ಲಿ ಶಕ್ತಿಕಳೆಯಂ ಭೀಮಂಗೆ 
ಕೊಟ್ಟದ್ದು ಿತಪ್ರಧನಾಚೋಪದೆ ಭೀಮನಿಂ ಕೊಲಿಸಿದಂ ಕ ೈಷ್ಣಂ ಜರಾಸಂಧನಂ 
(ರರ. ೧೬-೯೦). ವಿ. ಕಾದಾಡಿಸು ; ಜಗಳವಾಡಿಸು : ತಗರಂ ಪೋರಿಪ 
ಬಗೆಯಿ೨ ತಗರಂ ವಿನೋದದಿಂದಂ ಪೊರೆದಂ (ಶಂಕಕಂ. ೦೬೯) ; ಪಟು 
ವೆ ೈರಿನಿರ್ಧೂತರೆನಿಪ ಜೊೋದರ್ಕಳುಕುಶವಿಕ್ಕಿ ಪೋರಿಸಿದರಾನೆಗಳನಂ (ಕೆಂತ್ರ - 
೨೪-೯). ೩. ಹಿಂಸೆಗೆ ಒಳಪಡಿಸು ; ಒದ್ದಾಡಿಸಂ; ಹೆಣಗಿಸಂ : ಚುರು 
ಸುರಾ೨ಗನಾರಶಿಸುಖಾಮೃತಸೇಚನೆಗೆ೨ದು ಕಾಯಮಂ ಪೋರಿಸಿ ನೋಟ 
ದೊಳ್ತೊಡರ್ದು ಶಬ್ದಮನಾಲಿಸಿ ಬೇವ ಬೇವಸಂ ಪೋ ರುಚಿಯಲ್ಲಂ 
(ಸುಳುಮಾ, ೯-೩೬). ಹೋರಿಸು: ೧. ಮಲ್ಲರ ಹೋರಿಸುತ್ತಿಹ ಪಗಡೆ 
ನೆತ್ತಗಳಾಡಿ ನಲಿವ . . . ರಾಜಪುತ್ರರು ಸೊಗಸಿದರಾ ಬೀದಿಯೊಳಗೆ 
(ಕಂನವಿ. ೨-೭೬) ; ಶ್ರೀರಾಮ ರಾವಣನೆ ಹೋರಿಸುತ ಲಂಕೆಯನು ಸೂರೆ 
ಮಾಡಿಸಿದಂತ ಶೂರ್ಪನಖಯುಂದು ನರಿಯು ನೀನಿಂದು (ಕಂಳ. 
6೩-೪) : ಕಂಡವರೆದೆ ನಡುಗುವಂತೆ ಅವರನ್ನು ಹೋರಿಸುವನು (ಕಸುಶ. ೯೬). 
ವಿ. ನಿಮ್ಮ ಮಹಿಪನೊಬ್ಬನೆ ಹಿತವಲ್ಲ ವಹಿಸಿಬಿಟ್ಟಿಮ್ಮ ಹೋರಿಸುತ ತಾ 
ನೋಡುತುತ್ಸಹದೊಳಿದ್ದಪನೆಂದಳೊಡನೆ (ಕರತ. ೦೪-6). ೩. ಅವರವರ 
ಕೃತಕರ್ಮಸಂಸ್ಕಾರೆ ಹೋರಿಸುವುದಳಿಸುವುದು ಸೌಖ್ಯಕೆ ಸೇರಿಸುವುದು 
(ಕುವ್ಗಾ. ೨೦-೦೬) - [ಪೋರ್‌ + - ಇಸ್ಯು) 

ಪೋರ "ಪೋರ್ಕ್‌ ' ನೋ. 

ಪೋರ್ಕು ` ಪೋರ್ಕ್‌ ' ನೋ. 

ಪೋರ್ಕು "ಪೋರ್ಕ್‌ ' ನೋ. 

ಪೋರುಗೈ (ಕ್ರಿ). ಜಗಳವಾಡು : ಕಲಹಮಾಡು : ನೆಲೆಯೊಳ” ಸೇರಲು 
ಪೋರುಗೈದು ಸತಿ ತಾಂ ಪೊಃಗಟ್ಟುವಳ್‌ ಸಾಲಿಗ೦* ಕಲುಗುಂಡಂ ತಲೆಗೇ 
ಪರ್‌"  ತೊಲಗಿರಲ್‌ ಲಕ್ಷ್ಮೀಕಟಂಕ್ಷೇಕ್ಷಣಂ (ಸೋಮೇಶ. 

[ಪೋರ್ಕು (ಎ ಪೋರ್‌) + ಗೈ (ಆ ಕೆಯ)? 

ಪೋರುಗೊಳ್‌ (ಕ್ರಿ).- ಪೋರುಗೈ : ಪಳಿವವರೊಳು ಪೋರುಗೊಳೆದೆ 
ಮುುಳುಗಿಯೆಚ್ಚವರೆೊಳು ಮೂದಲೆಯೆಸಗದೆ ಒಳುವೆಂಡಿರೊಳ್ಳು ವಡೆವುದು 

[ಪೋರ್ಕು (ಆ ಪೋರ್‌) + ಕೊರ್ಳ) 

ಪೋರೆ, ಬೋರು, ಬೋರೆ, (ನಾ). ೧. ಸಣ್ಣಗುಡ್ಡ ; ಮೊರಡಿ ; 
ದಿಬ್ಬ ;.. ಉರಿಗಳಿಂದೋರಲಿಯಿಂಂ  ಮೋರೆಯಿಂ[ಕಾಕಾಂ. ಉರಿಗಳಿಂದೆರೆ 
ಗಳಿಂ ವೆೊರೆಗಳಿಂ, ಜರಿಗಳಿಂದುರಿಗಳಿಂ ಪೋರೆಯಿಂ]ದಿಡಿದ ಕಮ್ಮರಿಗಳಿಂ 
ಕಲೆವ ಕೆಂಡದ ಮಳೆಗಳಿಂ ಗಜರ್ವ ಮರುಳ್ಗಳಿಂ ಶಾಕಿನಿಯರಿಂ 
ಯರಿಂದಮಾ ಪಥ: ಬೆದಜಸುವುದ (ತಂಪು. 


೩೦). 


(ಹರಂ. ೪-೪೦). 


ದಾ&ಿ: 


pe RT 
ಲಲನೆ ಸಹಿತ 


8೬-೨೩); 


ಪೋರ್ಕಳ 


ತೆರಳಿದರು ಮುಂದಕಂ ಗಂಧೆಮಾದನನೆಂಬ ಗಿರಿಯನ್ನಡರ್ದೊೋರೆಪೋರೆಗಳ 
ಮುರಿಗಳಂ ಜರಿಗಳಂ ಕಳಿದು (ತುರಂಗ. ೪೫-೨೩). ಬೋರು: ೨. 
ಏಟು ತಗುಲಿದುದರಿಂದ ಉಂಟಾದ ಬುಗುಟೆ,-ಊತ : ಕಿಟಕಿ 
ಬಾಗಿಲು ತಾಗಿ ಮಗುವಿನ ಹಣೆ ಮೇಲೆ ಬೋರು ಬಂದಿದೆ (ಕೂಂ). 
ಬೋರೆ: ೧. ಕುರುಬನ ಕಟ್ಟೆಗೆ ಮೂಡದಿಕ್ಕಿನ ಬೋರೆ ಮೇಲೆ 
ಹುಟುಗಲ್ಲು ೧ (ಎಕ. 111, ಶ್ರೀರಂಗ. ೦೪-೦೩೪; 1686); ಬೆಟ್ಟಕ್ಕಿಂತಲೂ 
ಚಿಕ್ಕದಾದರೆ ಗುಡ್ಡ, ದಿಣ್ಣೆ. ತಿಟ್ಟು, ಮರಡಿ, ಬೋರೆ, ತೆಂಬ, ತೆವರು 
ಎಂಬ ಹೆಸರುಗಳು ಬರುತ್ತವೆ (ಕೂಗೋಳ, ೦೧); ರಜವಿದ್ದ ದಿನ 
ಮಧ್ಯಾಹ್ನ ದನಕಾಯಲು ಬೋರೆಗೆ ಹೋಗುತ್ತಿದ್ದೆ (ಧರ್ಕುಕ್ರೀ. ೦೪): 
೨. ಕಬ್ಬಂ ಪೊತ್ತಡೆ ಶಿರೋಭಾಗವೂಟ್‌ದ ಬೋರೆಗಳವೊಲು ಹೊಡದು 
ರುವುಗಳು ತಾಗಿದೊರಸಿದ ಮಸಗಿದೊತ್ತಿನ ಮೇಗಣೆಡೆಗಳು (2ಸಫ್ಟು. 
೩5-೩6); ಮಕ್ಕಳೆ ಮಂಡೆ ಬೋರೆ ಹೋಹಂದದಿ ಹೆಟ್ಟಿ (ಶೇಮಿಸಂ- 
8-೦೦೬); ಹೊತ್ತ ಹೊಣಕಿಗಳಿಂದ ನೆತ್ತಿ ಬೋರೆಯಂ (ಅಮ.ಸಾಂ. ೬-೩). 
[ದೇ॥. ತಮಿ. ಪೊಟ್‌. ಪೊಟ್‌; ಮಲ, ಪೊಜ್ಜ; ತುಳು. 
ಬೋರೆ ಬೆಟ್ಟದ ತುದಿ] 
ಪೋರ್ಕಳ (ನಾ). ಯುದ್ಧರಂಗ ; ರಣರಂಗ : ಕಾಳಗದ ಪುಲಿ ತಾನ್‌, 
ಕಾಳಗದ ಪುಲಿಗಳನ್‌ ಫೋರ್‌ಕಳದೆ ಕಳೆಯನ್‌, ಸಾವಿಗೀಯನ್‌ (ಪಾರಸಿ. 
38-೨). [ಪೋರ್‌ * ಕಳ್ಕ) 
ಪೋರ್ಕಳಿ (ನಾ). ಯುದ್ಧ; ಕಂಳಗ ; ಹೋರಾಟ: ಈ ಬಗೆಯಲ್ಲಿ 
ಪೋರ್‌"ಕಳಿ ಮುಂಂದುವರಿದರೆ ನಾವು ಕಾಳೆಗದಲ್ಲಿ ಗೆಲುವು ಗಳಿಸುವುದು 
ಪ್ರಯಾಸ (ಹುಂಹಾ- ೬೩೭). [ಆ ಪೋರ್ಕಳ] 
ಪೋರ್ಕುಳಿ, ಪೊಕ್ಕುಳಿ, ಪೊರ್ಕುಳಿ, ಹೊಕ್ಕುಳಿ. ಹೊರ್ಕುಳಿ. 
ಹೋಕುಳಿ (ನಾ). ೧. ಯಂದ್ಧ ವಾತಾಡಂವವನಂ; ಹೋರಾಡು 
ವವನಂ : ಕುಳಿ ಪ್ರತ್ಮಯಕ್ಕೆ- ಪೋರ್ಕುಳಿ[ಶಾಕಾಂ- ಪೊರ್ಕುಳಿ, ಪೊಜಕುಳಿ, 
ಹೋರುಕುಳಿ] ಓಡುಕುಳಿ (ಕಮದ. ೨೦೩ ಶ್ರ ಯೋ); ಮಾಟು್ಬಿದು ಶೀಲಮಿಸಾತಂ 


ಮಾಲ್ಕುಳಿ, ಏವಂ ಅಲ್ಕೂಳಿ, ಪೋರ್ಕುಳಿ (ಕಜ್ಮಾನು. ೩೪೬ ಪ್ರಯೋ), 
೨. ಕಾಳಗ ; ಯುದ್ಧ; ಹೋರಾಟ : ಪೂವಿನೊಳಂ ಪೋರ್ಕುಳಿ 


ನಮಗೇವುದೊ (ಕಂಉರೂ. ೧೨-೬೦). ೩. ಜಗಳ; ಕಚ್ಚಾಟ: ಆಗಳಾ 
ಗಜದ ಪಫೋರ್ಕುಳಿ[ಕಕಾಂ- ಪೊಕಟಿ]ಯಿನವಯವದೆೊಳಲ್ಲಲ್ಲಿಗಳವಟ N 
ರದನವಿಘಟ್ಟನರೇಖಾನಿಕಾಯಮುಂ . . . ಬೇಜಕೊಂದು. ಚೆಲ್ವನವಟ್ಟೆಸಿ 
ವೀರರಸಕ್ಕಾಗರಮಾಗೆ (೩ಗಂ- ೬-೩8 ವ್ರ; ಕಡೆಯೊಳ ಕೋಣನ ಪೋರ್ಕುಳಿ 
ಗಿಡುವಿಗೆ ಮಿತ್ತೆಂಬ ತೆಅದೆ (ಹಕೋಕ. ೩-೬೮)- "ಪೋರ್ಶುಳಿವಕ್ಕಿ' ಪರಾ. 
೪. ಪ್ರತಿಭಟನೆ; ವಿರೋಧ; ಅಡ್ಡಿ : “ತಳ್ಳೋೊಯ್‌, ತಡಂಬರೆ. 
ಪೋರ್ಕುಳಿ - . - ಈ ೨೬ ಪ್ರಃಪತಕ್ಕೆ ವೆಸರ್‌” (ಳಕಸಾ- 3೯-೨೪೬). 
೫. [ಕಾಮಶಂ] (ರತಿಕ್ರೀಡೆಯಲ್ಲಿಯ) ಸೆಣಸಾಟ; ಪ್ರಣಯ 
ಕಲಹ : ವಸುಧಾವಲ್ಲಭೆ ಮೇಘಕಾಲವಿಟನೊಳ* ಸಂಭೋಗಮಂ ಮಾಡೆ 
ಬಣ್ಣಸರಂ ಪೋರರ೯[ಶಾಣಾಂ. ಪೊಕ್ಕು]ಳಯಿಂದಲೇ ಪಣ್‌ದು ಸೂಸಿತ್ತಲ್ಲದಂದೆ 
ತ್ತಣಿಂ ಪೊಸಮುತ್ತೂಂ ಕಿಸುಗಲ್ಲಳುಂ ಕೆದಅಕ್‌ ಕಣ್ಣಿಂಬಾದುವೆಂಬಂತ 
ದೇನೆಸೆದೊಖ್ಬರ್ದುವ್ಕೊ ಸೂಸಿದಾಲಿವರಲುಂ ತಳ್ತಿಂದ್ರಗೋಪಂಗಳುಂ 
(ಶಂರಾಮಾ. ೭. ೧೪೬); ಪೋರ್ಶುಳಿ[ಾಕಾಂ. ಪೊರ್ಕುಟು]ಯಿಂದಮೆ ಹಂತಿದಬ್ಬ 
ತಾಣುಂಬಲಿಕಿಯಂ ತೆರಳ್ತ ಕಂರುಳ್‌ ..- ಕೂಟದೊಂದು ಸವಿಯಂ ಪಿಸುಣಾ 
ಡುವುವೀ ಲತಾಂಗಿಯಾ (ತಂತ್ರ ಶು. 6-೭೨) - (ಗು) - ಓ. ಜಗಳವಾಡುವ 
ಸ್ವಭಾವದ ; ಕಲಹಶೀಲ ; ಸುಣ್ಣದೆಲೆಯನೊತ್ತೆಯಿಟ್ಟು ಮದದಾನೆ 
ಯುಮಂ ವತನಾಣಿಕಮುಮನೊತ್ತೆವಿಡಿಸಲಬಟ್ಟುವ ಚಿಕ್ಕ ಪೋರ್ಕುಳಿ 
ಬೊಜಂಗರುಮಂ . . . ನೋಡಿ (ಶಂಕರಾ: ೪-6೭ ನ). ಪೊಕ:ಸ್ಳಿಳಿ ವಿ. 
ಪೂಎನೊಳಂ ಪ್ರೊಕ್ಕುಳಿ ಕೇಳಾವಂಗಂ ಪೊಲ್ಲದು (ಉಸಾರ. ೦೨-೬೬). ಹಿ. 


೬೦೦೦ 


ಪೋರ್ಕುಳಿಗೊಳ್‌. 


ಪೋರ್ಕುಳಿಯಿಕ್ಕ್ಯು 


46 


ಪೋರ್ಕುಳಿಯಿಕ್ಕು 


“ಪೊಕ್ಕುಳಿವಕ್ಕಿ' ಪರಾ. ೫. ಆಲಿಂಗನಂ ಪಿರಿದುಂ ಪೊಕ್ಕುಳಿ ಚುಂಬನಂ 
ಸತ್ಕಾಮಿನೀಸುರತಕ್ರೀಡೆಯೊಳೊಪ್ಪೆ ಸೌಖ್ಯದೊದವಿಂದಿರ್ಪಂ 
ಮಹೀವಲ್ಲಭಂ ($್ರಿಫಂ: ೦೭-೬೬). ೭. ಜಗಳವಾಡುವ ಸ್ವಭಾವದ 
ಹಕ್ಕಿ: ಕೋಗಿಲೆ ; ವರಫಲವನುಂಬ ಪೊಕ್ಕುಳಿಗಳಿಂ ಗಿಳಿಗಳಿಂ . - - 
ವನವನಂಗಳ್‌ ಮೆಜಕಿದುವು (40). ೪8-೨೩) - ಪೊರ್ಕುಳಿ : ೨. ಪೊಣರ್ದು 
ಕುರುಶ್ರೇಷ್ಠನೊಳ್‌ ಕಾದುವಾ ಯುದ್ಧದಗುರ್ವಂ ಪೂವಿನೊಳ್‌ ಪೊರ್ಕು 
[ರಾ೫೨0. ಪೊಕ್ಕು] ನೆಗಟ್ಬಿವೊಲಾಯ್ತೂ ಮುರಧ್ವಂಸಿಗಾಗಳ್‌ (arto. ೭-೯೨). 
೩. "ಪೊರ್ಕುಳಿವಕ್ಕಿ' ಪರಾ. ೪. “ಪೊರ್ಕುಳಿಯು ತಳ್ಳೊಯ್ಯುಂ” 
(50. ೦೩6): ೫. ಆ ತಂತುವಾಯಂ ಮುನ್ನಮೆ ತನ್ನ ಪೆಂಡಶಿ ಜೋಡೆ 
ಯೆಂದು ಸಂದೇಹಂಬಡುವಾತನವಳ ವಿಪರೀತವೇಷಂ ತನಗೆ ರೋಷ 
ಮನೀಯೆ ಸಾಯೆ ಸದೆಬಡಿದು . . . ಕಳ್ಳ ಸೊರ್ಕಿನೊಳಮವಳ ಪೊರ್ಕುಳಿ 
ಯೊಳಂ ಬಬಿಲ್ಹು ನಿದ್ರಿತನಪ್ಪುದಂಂ (ಶಂಕತಂ. ೭೫-0). ಲೆ. ಪೆಟಂ್ಬ; 
ಹೊಡೆತ : ನೀರಾಟವಾಡುವ ಗಾಡಿಕಾರ್ತಿಯರ ಘನಜಘನಂಗಳ 
ಪೆರ್ಮೊಲೆಯ ಪೊಕರ್ಮಳ9ಯಿುಂ ಪಜವಟ್‌ಯಾದ ವೆರ್ದೆಟ್‌ಗಳುವಂಂ ತಳೆದ 
ಪೂಗೊಳಂಗಳೊಳಂ (ಕಾರಂಉ. 33೬)- ಹೊಕ್ಕುಳಿ : ಪಿ. ಎಲೆ ಮತಕಿ 
ಕಡುಹಂದೆಯ ಕೊಂದು ಹೊಕ್ಕುಳಿಯ ಗೊಂದಣದೊಳು ಹೊಕ್ಕು 
ಬಹುದುಃಖವಡೆವುವಂದವಹುದೇ ಕಲಿಗಳಿಗೆ (ಶ್ರೀಪಾಂ- 6-40). “ಹೊಕ್ಕುಳಿ 
ಗೊಳ್‌: ಪರಾ, ಹೊರ್ಕುಳಿ: ೨. "ಹೊರ್ಕುಳಿಸಂ' ಪರಾ. 
ಹೋಕುಳಿ : ೨. " ಹೋಕುಳಿಸು " ಪರು. 
ಪೋರ್ಕುಳಿಯಾಗು, ಪೊರ್ಕುಳಿಯಾಗು - ೧. ಯಂದ್ಮವಾಗು; ಹೋರಾಟ 
ವಾಗು : ಪೋರ್ಕುಳಿಯಾದಡೆ[ಶಾಕಾಂ.- ಯಾಡದೆ, ಯೋದಡೆ]ಹರಿಯಂ 
ಮಾರ್ಕೊಳ್ಳದೆ ತೆಗೆದ ಕಯ್ಯ ಬಟಿಯನೆ ಬಂದಂ ಸೊರ್ಕಿದಿಭಪತಿಯ 
ಕಯ್ಯೊಳ್‌ ಸಿಕ್ಕಿ ತೊಗಲ್ಪಾವೆಯಂದದಿಂ ಚಾಣೂರಂ (ಅರ್ಥನೇ: ೮-೦೦೩) - 
೨. ಪ್ರಣಯಕಲಹವುಂಟಾಗು : ಒಡನಲಿವ ನಲ್ಲಳಚ್ಮುತನಡಿವಜ್ಮೆಗಳಲ್ಲಿ 
ಕೇಳಿಗೆಳಸಿದಳ ವನೀಯಡಿಯೊಳ್‌ ಪೋರ್ಕುಳಿ[ಕಾಕಾಂ. ದನವನೀಯೆ:ಡೆಯೊಳ್‌ 
ಪೊರ್ಕುಳಿ]ಯಾಯ್ತೊಂದಡಿಗಡಿಗಾಯೆಡೆಯನೊರ್ವಳೀಕ್ಷಿಸುತಿರ್ದಳ್‌ (ಗಂ. 
೩-೨೪); ಒದವಿದಲಂಪು ಪೋಪಿನವನೆಂಕದ ಬಿಂಕದ ಪೆರ್ಚು ಪೊಚ್ಚಟಂಗದ 
ಸಜಿನಿಮಿಂಡಿಯೊಳ್‌ ಪೊರಳಿ ಪೊರ್ಕುಳಿಯಾದೊಡೆ (ಸೂಸು. 6 ೪): 
ಪೋರ್ಕುಳಿಯಾಡು = ಯುದ್ಧಮಾಡು; ಹೋರುಡು : ಅಂತು ನೆಲ 
ಲೊಳ್‌ ಪೋರ್ಕುಳಿಯಾಡುವಂತೊರ್ವರೊರ್ವರಂ ಗೆಲಲ್ಗೆಅಕಿಯದಿರೆ 
ದುರ್ಯೋಧನಂ ಕರಂ ಮುಳಿದು (ಗರಾಯು. ೮-೨೩ ವು; ಕಳದೊಳವರಿರ್ವ 
ರುಂ ಪೋರ್ಕುಳಿಯಾಡಲ್‌ ಧರ್ಮಯುದ್ಧದಿಂದವನಬಿೌಯಲ್‌ (ನೀಮಿಪು. 
[ಪೋರ್‌ 4 ಕುಳ್ಳಿ] 
ಪೊಕರ೯ಳಿಗೊಳ್‌, ಹೆೊಕಳಿಗೊಳ್‌ (ಕಿ). 
ಹೋರಾಡು ; ಯುದ್ಧಮಾಡು : ಬಂಧುರಭಟರ್ಕಳ್‌ ಭೂಪನೊಡನೆ 
ವೈರಂದೆಗೆದು ಭರದೆ ಪೋರ್ಕುಳಿಗೊಳಲ್‌ ತೆ೧ಡಗಿದರ್‌ (6034. ೪-೩-೧೬). 
ಪೊರ್ತ್ಕುಳಿಗೊಳ್‌ : ಎನ್ನೊಳು ಪೊರ್ಕುಳಿಗೊಳ್ಳುದೆನುತ ವಿಕ್ರ 
ಮೋನ್ನತನಿದಿರ್ವಂದು ನಿಲಲು (ನೀಎಸಂ: ೩೦-೯೭). ಹೊಕ್ಕುಳಿಗೊಳ್‌ ; 
ತನ್ನೊಳು ಹೊಕ್ಕುಳಿಗೊಂಡ ಉನ್ನತಮಪ್ಪ ಗಜರತ್ನಮೆಯ್ದಿ ತು ತನ್ನ 
ತಾನಾ ನೃಪನೆಡೆಗೆ (ಶ್ರೀಪಾಂ- ೧೩-೦೦); ಅಂತಕನೊಳಗೆಕ್ಕೆಯೊಳಂ 
ಹೊಕ್ಕು ಳಿಗೊಳ್ವೆನೆನಿಪ್ಪೆಕ್ಕತುಳದ ಭಟನಿವಹೂ ನಡೆದುದಿಳಾಧಿಪನಂ 
ಬಳಸಿ (ಜಯಕಾ- ೬-೦6)- [ಪೋರ್ಕುಳ -- ಕೊಳ್ಳೆ) 
ಪೊಕರ೯ಳಿಯಿಕರ್ಕಿ (ಕ್ರಿ). ೧. ಹುರುಡಿಸು ; 
ಸ್ಪರ್ಧಿಸರಿ : ಮಂಡಿವೊಲ್‌ಯ ವಿಷಯದೆ ಮಲಿಗೆ ವಂದಂಧತಮಸಮಂ 
ಪೆಜಗಿಕ್ಕಿ ತನ್ನೊಳ್‌ ಮಲೆವ ಲಲನೆಯರ ವದನವಿಧುಬಿಂಬದೊಳ್‌ 
ಕಪೋಳಸಂಭೃತಪ್ರತಿಕೃತಿಚ್ಛ್ಚದ್ಧದಿಂ. ಪೊಲಿ ಪೋರ್ಕು[ಕಾಕಾಂ. ಪೊಕ್ಕು) 


೦೦-೦೨೬) - 


ಪೋರ್ಕುಳಿವಕ್ಕಿ 


ಯಿಕ್ಕಿಯುಂ (ಕರ್ರಶ್ರ- ೬-೪ ಬ). 

ವಾಡು; ಕಲಹಮಾಡಾು : ವೆಣರೊಳು ಪೊರ್ಕುಳಿಯಿಕ್ಕುತ್ತಂ 

ಮೆಯ್ವ್ಯೊರಿಸುತ್ತಂ  ಬೊಟ್ಟೂವರಿಸುತ್ತುಮಿವು ಮೊದಲಾದ ಪೆಲವುಂ 

ರಾಗದ್ವೇಷಹೇತುಗಳಪ್ಪುವಂ ಮಾಡುತ್ತಿರ್ಪುದುಂ (ಶಸಾರ. ೩೦೩). 
[ವೋರ್ಕುಳಿ + ಇಕ್ಕು) 


ಪೊರ್ಕುಳಿಯಿಕ್ಕು : ೨. ಜಗಳ 


೬೦೦೧ 


ಪೋಲ್ಡ್‌, 


ಪೋಲಿ, 


ಯೆಂಬಗಣಿತಚೇಷ್ಟೆಗಳ್‌ ಮೆಜಕಿದಿರಲ್‌ ತಟ್‌ಸಲ್ಪುದು ಸೂಳೆವಿಜ್ಮಿಯೊಳ್‌ 
(ರಕಳು. ೮-೨೨) - [ಪೋರ + - ಮೈ) 

ಮೋಲ್ಲು. ಹೋಲ್‌, ಹೋಲ್ಕು (ಕ್ರಿ). ಹೋತ್ಸ 
(ಭೂತಕೃ). ಹೋತ್ಸು (ಭೂತನ್ಯೂ). ಎಣೆಯಾಗು ; ಸಾಟಿ 


$ ಯಾಗು ; ಸದೃಶವಾಗು ; “ಪೋಲ*-ಸಾದೃಶ್ಯೇ” (ಮುರಾ) ; ಕಳ್ಳ 
ಬೆಳಿ ವಟ್ಟಲ್‌ ಬಾಯೊಳ್‌ ಬೆಚ್ಚಂತಿರೆ ಸತ ಶಶಿಯಂ ಕಚ್ಚೆ ನೆಲಕ್ಕಿಟ್‌ದ 
ರುಹುವಂ ನೆಆ್‌ ಮೋಲ್ತಳ್‌ (ಳಾನ್ಕಹಾ. ೯೬೬ ಕೂರ್ರಳ), ಶಚಿಮಹಾದೇವಿ 
ಯನೆ ಪೋಲ್ವ ಧಾರಿಣಿಮಹಾದೇವಿಯೆನ್ನ ಕಾಲ್ಲೆಆಗಿ ಪೊಡೆವಟ್ಟಿರ್ದಳ್‌ 
(ನಡ್ಮಾರಾ- 60-೭); . ಪಲವು ಪೂಮಾಲೆಗಳಂ ಬಗೆಯಣ್‌ದು ನೀಡುಗುಂ 
ಮಾಲೆಗಾಜನು ಪೋಲ್ತುದಗ್ರಮಾಲ್ಯಮಹೀಜಂ (6ಆಂಪು. 8-೩೬) ; ಪ್ರತಿ 
ಬಿಮ್ಬಂ ರೂಪಿನೊಳ್‌ ಪೋಲೈಮ (ಎಕ. ೪1, ತಗರ .೩8-೭ ; 2077); 
ಪೋಲ್ಕು: ಈ ನೆಲದೊಳಾರುವಂ ಮೋಲದವರಿಂತಿವರು (ಈರುರ- ರೇ. ೨೬-೦೦); 
ಕಾಮನ ಪೋಲುವ ಸೋಮವದನನನು ಕೋಮಾುಲಾಂಗಿಯೆ ಕರೆತರಲು 
ಪ್ರೇಮದಿಂ ಮುತ್ತಿನ ಹಾರವನೀವೆನು (ಕಂಠಂ. ೯.9೨); ಭುವನ ಮೂರರೊ 
ಳರಸಿದೊಡೆ ನಿನ್ನುವನು ಪೋಲುವರಿಲ್ಲ (8ತ0ರಾ- ೦-೫-೦೩). ಹೋಲ್‌ : 
ಗುರುಕಚಭಾರ ನೀಳರತ್ನಂ ನಗೆ ವಾಃಕಣವಾಗೆ ಹೋಲ್ತಳೀ. ನಿರುಪಮೆಕಾನ್ತೆ 
ಸಾನ್ನಲೆ ಶುಧಾಂಶುಕಳಾಶ್ರಿತದುಗ್ಗ ವಾರ್ಧಿಯಂ (ಎಳ. ೩೪1. ಕಳ್ಳ ಪಾ. ೯6_೩೭] 
3169). ಹೋಲ್ಕು: ಶಬ್ದಿಯಾದಾತ ತರುಗಳ ಹೋತ ನಿಶ್ಶಬ್ದಯಾದಾತ 
ಪಾಷಾಣವ ಹೋತ (8೭ಕಂ- ೦೦೮-೪೪೦); ಎಲವೊ: ನಿನ್ನ ಹೋಲುವರಾರು 
ಬಾಹಿರ ಭಂಡರವನಿಯಲಿ (ಕುಠ್ಮಾರ್ರೋ. ೧೯-೨6); ಒಂದೂವರೆ ವರ್ಷದ 
ಚೀನಿ ತನ್ನ ತಂದೆಯ ಮೈಕಟ್ಟು ಮೂಖಭಾವಗಳನ್ನೆ ಹೋತು ಹುಟ್ಟಿತ್ತು 
(ಏಂಶನ್ಮ - ೪೬). [ದೇ.8 ತಮಿ. ಪೋಲ್‌; ಮಲ. ತೆಲು. ಪೋಲು) 

ಪೋಲ್‌, ? '(ನಾ)- (?) : ಬಲ್ಲಿಚ್ಚೆ ಪಳಿವ ಲಿಂಗಂ ಮೂಡೆ ಕಣ್ಣೆಟ್ಟು 
ಕಾಲ್ಗಾಣದಾದನಾ ಕಾಳ್ಗ್ಫ್ಕೈತಕಳ್ಳುತೆ ತುಳಿಲ್ಲುಂದಿ ನಾಲ್ಮೊಗಂ ತಲೆಗಂಡನೇ 
ಶಿವನ ಬಲ್ಲಣೆಯ ಮೋಲ್ಲಾವನು (ಕಾವಶಂ - ೩-೨೬). [2] 

ಪೋಲ್‌, '-ವೋಲ್‌ * ನೋ. 

ಪೋಲಕ, ಪೋಲಕಾ, ಪೋಲ್ಕ (ನಾ). ಒಂದು ಬಗೆಯ ಕುವ್ಪಸ;- 
ರವಿಕೆ : ವತ್ತಲೆ ಆ ದಿನದ ಪೋಲಕ ಪರಕಾರಗಳನ್ನೇ ಧರಿಸಿದ್ದಳು (ಕೈತ. 
೩): ಉಪಾನ ತಾಯಿ... ಒಗೆದ ಪರಕಾರ ೨. ಪೋಲಕಗಳನ್ನು 
ತೊಡಿಸಿದ್ದರು (ಕ್ರೀರುತ. ೩)- ಪೋಲಕಾ: ನನ್ನ ಪೋಲಕಾದ್ಲೇ ಒರಸು 
(ಹೂಂಸಿ- 30) ; ನೀ ಮುಂದಿನ ಜನ್ಮಕ್ಕ ಬರೋದರೊಳಗ ಪೋಲಕಾ, . 
ರುಗಾ ಬಂದಿರತಾವೇಳು. ಕುಬಸದ ಹಂಗ್ಮಾಕ ? (ಹೊತಂತಾ. ೭೦). 
ಪೋಲ್ಕ :ಃ ಪೋಲ್ಕ . - - (ಹೆಂಗಸಿನ) ಗುತ್ತನಾದ (ಸಾ, ಹೆಣಿಗೆಯ) 
ನಡುವಂಗಿ (polka: 904). [+ *®. Polka: / ಮರಾ. ಪೋಲಕೇ] 

ಪೋಲಕಾ "ಪೋಲಕ' ನೋ: 

ಪೋಲಗಟ್ಟು (ನಾ). (2) : ಕಡೆಯ ವೆಂಡೆಯ ಗೆಜ್ಜೆ ಕಣಕಾಲ ಬಾಸಿಂಗ 
ಮಂಡೆಯ ಬದ್ದುಗೆಯ ಕಿಗ್ಗಟ್ಟು ಬಿಡೆಯವಿಲ್ಲದೆ ಪೋಲಗಟ್ಟಿನ ಬಲ್ಲಾಳ ವಡೆ 
ನಡೆಯಿತು ಬಾಣನೊಡನೆ (ಕೋಜಕ. ೪೦-೦೪) , [?) 

ಪೋಲಿ, (ನಾ). ೧. ಉಡಾಳ ; ಪೋಕರಿ: ಊರಿನ ಹಿರಿಯರು 
ಇವರಿಬ್ಬರು ಶುವ್ಮ ಪೋಲಿಗಳೆಂದು ಭುವಿಸಿಬಿಟ್ಟರು (ಶೂಸೂಹ- ೨೦) ನ 
ನಿನ್ನ ಸಲಿಗೆ, ಬೇಬಿಯ ಪ್ರೀತಿ. ಇವು ಅವನನ್ನು ಫೋಲಿಯನ್ನಾಗಿ 


ಪೋರ್ಕುಳಿವಕ್ಕಿ, ಪೊಕ್ಕುಳವಕ್ಕಿ, ಪೊಕ್ಕೂಳಿವಕ್ಕಿ 
(ನಾ). ಜಗಳವಾಡುವ ಸ್ವಭಾವದ ಹಕ್ಕಿ: 
“ ಫೊ:ರ್ಕುಳಿ[ಣಣಂ. ಪೊರ್ತುಳಿ, ಪೊಕ್ಕುಳ)ವಕ್ಕಿಯೆಂದು 
(ಕನುರ. ಶ. ಶಂ); “ ಪಡಿಯಳಿವಕ್ಕಿ, 


ಪೊಕರ೯ಳಿವಕ್ಕಿ 

ಕೋಗಿಲೆ : 

ಕೋಗಿಲೆ” 

ಪೋರ್ಕುಳಿವಕ್ಕೆ [ಕಾಕಾಂ- ಯವಕ್ಕಿ] 
» * * ಪರಪುಟ್ಟಂ - ಈ ೫ ಪಿಕಂ” (ಕಾ: 88-308). ಪೊಕ್ಕುಳ |10 
ವಕ್ಕಿ : “ಪೊಕ್ಕುಳವಕ್ಕಿ[ಶಾಕಾಂ- ಪೊರ್ಕುಲ್ವಿಕ್ಕಿ) . . . ಪಡಿಯಲವಕ್ಕಿ 
ಕೋಗಿಲೆಯೆನಿಕ್ಕೂ ” (ಕ್ಮ್ಮಮಂ. ೨೪) ; ಮಧುಸಮಯದೊಳಗೆ ಮಾಮರ 
ಚಿಗುರಲೆಳದಳಿರ. ಕರ್ದುಕಿ ಪೊಕ್ಕುಳವಕ್ಕಿ ಕೊರಳಿನಿಂಚರಮುದಿಸೆ (ಇಂತ. 
1, ೪6೬ ಕತುರಾಶಾರ್ಯಪ್ರರಾಣ). ಪೊಕ್ಕುಳಿವಕ್ಕಿ : (೪). ಪೊರ್ಕುಳಿವಕ್ಕಿ : 
ಮೇಲಿನ * ಪೋರ್ಕುಳಿವಕ್ಕಿ ' ಉಲ್ಲೇಖದ “"ಶವಂದ' ಪ್ರಯೋಗದ |36 
ಪಾಠಾಂತರವನ್ನು ನೋಡಿ. [ಪೋರ್ಕುಳಿ 4 ಪಕ್ಕಿ) 

ಪೋರ್ಕೆ, ಹೋರ್ಕೆ (ನಾ). ಹೋರಾಟ ; ಕಾಳಗ : “” ಹೋರಟೆಯೆನೆ 
ಪೋರ್ಕೆಯು ” (ಕಾರೂ. ೩9). ಹೋರೆ: (4). ([ಪೋಂ*್ಕ3--ಕೆ) 

ಪೋರ್ಚುಗೀಸ್‌, ಪೊರ್ತುಗೀಜ, ಪೋರ್ಚುಗೀಸ (ನಾ). ೧. ಪೋರ್ಚು 
ಗಲ್ಲಿಗೆ ಸೇರಿದ ವ್ಯಕ್ತಿ : ಪೋರ್ಚುಗಲ್ಲಿನವನು- ೨. ಪೋರ್ಚುಗಲ್ಲಿನ |39 
ಭಾಷೆ: ಪೋರ್ಚುಗಲ್ಲಿನ ಭಾಷೆ ಪೋರ್ಚುಗೀಸ್‌. ಅದು-. . . ಅನೇಕ 
ಜರ್ಮನ್‌ ಮತ್ತು ಸೆಮೆಟಿಕ್‌ ಶಬ್ದಗಳನ್ನೊಳಗೊಂಡಿದೆ (ಳಂಕೋ- 21, 
೨೪೨). (ಗು). ೩. ಪೋರ್ಚುಗಲ್ಲಿಗೆ ಸೇರಿದ: ಈ ಪೋರ್ಚುಗೀಸ್‌ 
ಜನರು ಅನುಮಾನವಾಗದ ರೀತಿಯಲ್ಲಿ ಅವರೊಡನೆ ವರ್ತಿಸಿದರು 
(ಶ್ರನಾ. 11. ೦೪). ಪೊರ್ತುಗೀಜ : ೧. ಫ್ರೆಂಚರವೂ ಪೂರ್ತ |35 
ಗೀಜರವೂ ಕೆಲವು ಪ್ರದೇಶಗಳು ಹಿಂದುಸ್ತಾನದ್ಲಿ ಉಂಟು (ಮುಂಜದಿ, 
೪-00)- ಪೋರ್ಚುಗೀಸ : ೧. ಒಬ್ಬೊಬ್ಬ ಪೋರ್ಚುಗೀಸ ಐದು 
ಆರು ಹೆಂಗಸರನ್ನು ಇಟ್ಟುಕೊಳ್ಳುತ್ತಿದ್ದ (ಶ್ರಕಾಇ. 11, ೨೪೦). ' ಪುಡುತ 
ಕೇಶ ' ಪರಾ. [೯-ಇಂ- Portuguese-/ ತಲಾ. ಬುಡುತಕೀಚು] 

ಪೋರ್ಚುಗೀಸ * ಪೋರ್ಚುಗೀಸ್‌ ' ನೋ. 30 

ಪೋರ್ತ (ನಾ). ಹೋರಾಟ : ಕಾದಾಟ : ವ್ಯಾಳವನಗಜದ ವೋರ್ತದ | : 
ಕೇಳಿಗೆ ವಿಜಯಾರ್ಧಶೈಲಪತಿ ಸವೆಯಿಸಿ ತಂದೋಳಿಯೆ ನಿಟ್‌ಸಿದ ಬೆಳ್ಳಿಯ 
ಲಾಳಾವಿಂಡಿಗೆವೊಲಿರ್ಪುವನಟ ಮಡಲ್ಲಳ* (ಕಾಂತಿಫಿ. ೨-೦೦೪) : ಭಾವಿ 
ಪೊಡಾಂ ಜಟ್ಟಿಯವಂ ಗೋವಳನೆಂದಂದು ದೇವ ಪೋರ್ತದೊ([ಳ] (ಕಾಣಾ. 
ಪೋರ್ತದೊಡ, ಪಾರ್ದೊಡವಂ,[ಪೋ]ರ್ದೊಡಮ]ವನೆನ್ನಾವೆಡೆಗೆ ವರ್ಪಂ | 
(*ರ೯ರೀ. 6-೬೦). "ಪೋರ್ತಂಗೊಳ್‌' ಪರಾ. 

[ಪೋರ್‌, 4+ - ತ್ಯ) 

ಪೋರ್ತಂಗೊಳ್‌ (ಕ್ರಿ). ಹೋರಾಡು: ಕಾದು: ಆ ಗಜಮಲ್ಲ 

ನೋಳ್ರೋರ್ತಳಗೊಂಡುದೆ ಮಲ್ಲಸಿಂಗರಂಗೆಯ್ದಂತಾಗೆ. (ಕರಕೇ. 6-64 ವ). 
[ಪೋರ್ತ 4 ಕೊಳ) 
ಪೋರ್ನುಡಿ (ನಾ). ಜಗಳದ ಮಾತು: ಬಯುಳಂ ; ಮೂದಲಿಕೆ : 


ಪೆಣ್ನಾಲಗೆಯೆ ನೋಡೆ ಮಸೆಗಣೆಯ ಡೊಣೆಯಲ್ತೆ ಮಣ್ಮರಿದ ಮಾಡಿದ್ದವು (ನೂಂಗಾಮು: ೪) ; ಮೋಲೀಮಖಂಡೇದಕ್ಕೆ ತಾಲೀ ಕಟ್ಟಿದರೆ 
ಪೋರ್ನುಡಿಯ ಮಳೆಗರೆದುದೊರ್ಮೆ (ಕಾಲೂರ. ೦೨೯೨೨೬೩) . ತಾಲಿ ತಾಲಿ ಪೋಲಿ ಪೋಲಿ (ಗಾದೆ). « ಅಪಾವೋಲಿ ' ಪರಾ. ೨. 
(ಪೋರ್‌, -- ನುಡ್ಮಿ) . ದುರ್ಮಾರ್ಗದಲ್ಲಿ ವರ್ತಿಸುವವನು ; ನೀತಿಗೆಟ್ಟವನು : ಅವನು 

ಪೋರ್ಮೆ (ನಾ). ಪ್ರೇವಂಕಲಹ : ಅಗಲ್ಕದ ಕೂರ್ಮೆ ಪೋರ್ಮೆ["| ಪೋಲಿ. ಅವನ ಗಳಿಕೆಯ ಮಾರ್ಗ ಸನ್ಮಾರ್ಗವಲ್ಲ (ಕ್ಸು. ೩), 


ಪೊರ್ದುಗೆಯೊಗೆವಿಚ್ಚ ಮಚ್ಚು ಎಟರಂ ಕೊಣಚಾಡುವ ಪಾಡು ಗಾವಡಿ ಪೋಲಿಸರೆ, ನಿಮ್ಮ ಹೆಸರಿನಂತೆ ಪೊ:ಲಿಗಳಾಗಿ ವರ್ತಿಸಬೇಡಿರಿ (ರೇಕರು. ೩5)- 


34 


ಪೋಲ್ಕಿ 


೩, ಅಸಭ್ಯ ; ಲಂಪಟ : ಆ ಪೋಲಿ ನನ್ನ ಕೈಯನ್ನೇ ಹಿಡಿದುಕೊಂಡು 
(ಜ48ಕಾ. 0೬೬). ೪. ಇಷ್ಟ ಬಂದಂತೆ ವರ್ಶಿಸುವಿಕೆ ; ಸ್ವೇಚ್ಛಾಚಾರ; 
ನಿನ್ನ ಹಾಗೆ ನಾವು ಪೋಲಿಪೋಲಿಯಾ ಅಲೆದುಕೊಂಡಿದ್ದರೆ ಹೇಗಾದೀತು? 
(60೪4. ೩ಂ). ೫. ವೃರ್ಥ : ಹಾಳು; “ಪೋಲಿಗೈ' ಪರಾ. ೬- 
ಹಾದರ; ವ ಭಿಚಾರ” (9ನಂನಾ)- ೭. ಹೊಣೆಗೇಡಿಯಾದ 
ಹೆಂಗಸು: “ಪೋಲೀ ... ಕೆಲಸಗಳ್ಳಿ” (ಕಾಶಕ್ಕ, 16). (ಗು). ೮. 
ಹೊಣೆಗೇಡಿಯಾದ ; ಜವಾಬ್ದಾರಿಯಿಂಲ್ಲದ : ಅವಳ ಚಿಕ್ಕಮ್ಮ . - . 
ಹೇಗೋ ಕಷ್ಟಪಟ್ಟುಕೊಂಡು ತನ್ನ ಮಕ್ಕಳನ್ನು ಮತ್ತು ವೋಲಿ ಗಂಡನನ್ನು 
ಸಾಕುತ್ತಿದ್ದ ಳು (ಭ್ರನರು- ೯). 
ಪೋಲಿದನ - ಶೊಂಡುದನ ; ತುಡಂಗುದನ ; ಅವನ ತೋಟಕ್ಕೆ 
ಪೋಲಿದನ ನುಗ್ಗಿ ಗಿಡಗಳೆನ್ನೆಲ್ಲಾ ಹಾಳುಮಾಡಿತು (69). ಪೋಲಿಪಟಾಲಂ 
- ಉಡಾಳರ ಗುಂಪು; ಪೋಕರಿಗಳ ತಂಡ: ಬಯಲಾಟ, ಪೋಲಿ 
ಪಟಾಲಂ ಎಂದುಕೊಂಡು ವೀರಭದ್ರ ಬಾಲ್ಯದಲ್ಲೇ ಬೀದಿಬಸವನಾದ 
(ಐಣ್ಮಮಾ, ೦೪೨): ಪೋಲಿ ಬೀಳು - ಹೊಣೆಗೇಡಿಯಾಗಂ : ಗಂಡು 
ಹುಡುಗರು ಪೋಲಿ ಬೀಳದೆ ಅವರವರ ಪಾಡಿಗೆ ಓದಿ ವ್ಯಾಸ್‌ ಮಾಡಿ 
ಸಂಪಾದನೆ ಮಾಡುತಿದ್ದರೆ ನಮ್ಮ ಜವಾಬ್ದಾರಿ ಇಳಿಯಿತಪ್ಪ (ಮಹಾಗ. ೪೬)- 
ಪೋಲೀ ತಿರುಗು ಎಸೆ ಕ್ಟೀಚ್ಛೆಯಿಂದ ಅಲೆದಾಡು ; ಮನಬಂದಂತೆ 
ತಿರುಗು : ಸೌರಕಟುಂಬದಲ್ಲಿ ಅನೇಕವೇಳೆ ಆತಿವೇಗೆದೊಡನೆ ಸಂಚರಿಸುತ್ತ 
ಪೋಲೀ ತಿರುಗುವ ವಿಷಮಗತಿಯುಳ ಗ ಮಂಡಲಗಳೂ ಉಂಟು (ಕ್ಕೋತಿರ್ಷ. 
609); ನೀನು ಪೋಲೀ ತಿರುಗುವುದನ್ನು ಬಟ್ಟು ಯಾವಾಗ ಜವಾಬ್ದಾರಿ 
ವಹಿಸಿಕೊಳ್ಳುತ್ತಿ ? (ರೂಂ). (ದೇ. 8 ತವಿ: ಕೊಡ. ಪೋಲಿ; 
ತುಳು. ಪೋಲಿ ಸೂರೆಮಾಡುವ, ಅಸಂಬದ್ಧ ; ತೆಲು. ಪೋಲಿ] 
ಪೋಲಿ, (ನಾ). ಗೋಧಿಹಿಟ್ಟಿನಿಂದ ಮಾಡುವ ಒಂದಂ ಬಗೆಯಂ ಭಕ್ಷ್ಯ: 
ಪೇಣಿ ಗಾರಿಗೆ ಪೋಲಿ ವಡಿ ಕರಜಿಗಾಯಿ ಮೊದಲಾದ ಬಲು 
ಸೊಗಸುಳ್ಳ ಪಾಕಂಗಳಂ . . . ದೇವ ನೀನಾರೋಗಿಸೈ (ಮ್ಲಕ. 3-೬), 
[ಸಂ. ಪೋಲೀ) 
ಪೋಲಿಕಾಣ « ಪೋಲಿಗಾಅ ' ನೋ. 
ಪೋಲಿಗಾರ « ಪೋಲಿಗಾಅಿ' ನೋ. 
ಪೋಲಿಗಾಜ, ಪೋಲಿಕಾಜಿ, ಪೋಲಿಗಾರ (ನಾ). ಪೋಕರಿ ; ಉಡಾಳ : 
ಜಾಲಗಾಜನ ಕೈಯು ದೀಹದಂತೆ ಬಾಲೆಯರ ಮನದ ಸೋಲುವೆಯಂತೆ 
ಇಂತಿವರನಳವಾಡಿ ಸಿಕ್ಕಿಸುವ ಪೊ:ಲಿಗಾಅ[೫೪9ಾಂ. ಪೊಲೆಗಾರ, ಪೊಲ್ಲಗಾರ, 
ಸೋಲುಗಾಅ)ರಿಗೆಲ್ಲಿಯದೆೋ ಸತ್ಯ (ನೀರೂ. ೩೩-೨೬೪). ಪೋಲಿಕಾಣಿ : 
ಕ್ಷಯಕಾರಣವೆಂಬ ಪಟ್ಟಣಕ್ಕೆ ಲಯಕಾರಣವೆಂಬ ಅರಸು ಪೊ:ಲಿಕಾಲಐ 
ಪ್ರಧಾನ ಮದೋನ್ಮತ್ತ ತಳವಾಅ (ಸುಂಕ00- ಕ: ೬೬೨-೩೨). ಪೋಲಿಗಾರ: 
ಶೀಲರುತ್ತಮರು ನೀವಹುದು ಪೋಲಿಗಾರರಾವು (ಸಮು. ೦೩). 
[ವೊ.ಲ್ಮಿ + ಕಾಲ] 
ಪೋಲಿಗೈ (ಕ್ರಿ). ನಾಶಮಾಡು ; ವ್ಯರ್ಥಗೊಳಿಸು : ಖೂಳಬಲಿಯು 
ಬಿಟ್ಟಿ ಸರಳ ಜಾಲವೆಲ್ಲವಾ ಶೀಲ ನಿರ್ಜರೇಂದ್ರನದನು ಪೋಲಿಗೈದನು 
(ಸಮನ. ೩೪). [ಪೋಲ್ಮಿ 4. ಗೈ ( ಆ ಕೆಯ) 
ಪೋಲಿತನ (ನಾ). ೧. ಪೋಕರಿತನ ; ಪುಂಡಾಟಿಕೆ: ದೇವಯ್ಯನ 
ಪೋಲಿತನಕ್ಕಿಂತ ಇದು ಸಹಸ್ರವಾಲು ಮೇಲು (ರಂಗನ. ೨೦೩)- 
೨. ಹೊಣೆಗೇಡಿತನ ; ಜವಾಬ್ದಾರಿಯಿಲ್ಲದಿರುವಿಕೆ : ಅವನ ಪೋಲಿ 
ತನದಿಂದ ಅದಕ್ಕೆ ಪೋಷಣೆಯೇ ಇರಲಿಲ್ಲ (66. ೧೩೦): 
[ಪೋಲಿ, + - ತನ] 
ಪೋಲಿಮೆ :ಪೋಲ್ಮೆ' ನೋ: 
ಪೋಲಿಯೋ (ನಾ). ಮೆಂದಂಳಂಬಳ್ಳಿಯೊಳಗಿನ ಬೂದಂದ್ರವ್ಯದ 


೬೦೦೨ 


ಶಾ 
೦ 


20 


ಪೋಲು, 
ಉರಿಯೂತ ; ಪೋಲಿಯೋ ತಡೆಗಟ್ಟಲು ಲಸಿಕೆಗಳು ದೊರೆಯುತ್ತಿವೆ 
(ಕಲರೋ, ೩). (p ಇದು ಇಂಗ್ಲಿಷನ «80110732 ೧1118' cu 


ಶಬ್ದದ ಸಂಕ್ಷಿಪ್ತರೂಪ ] 
ಪೋಲಿಸು, ಹೋಲಿಸಂ (ಕ್ರಿ). ಒಂದರೊಡನೊಂದನ್ನು ತಾಳಿನೋಡು,- 
ತುಲನೆಮಾಡು : ಪೋಲಿಸುವೊಡೆ ಪೋಲಿಸಲೈ ದೊರೆ ವೀಣೆಯನಾ ಸುರತ 
ಪ್ರವೀಣೆಯಂ (ಫು. 3-೬೭): ಪೆಆರಾರುಮನಾ ಸತಿಯ ಪೆಮ್ದ್ಚಿನೊಳ೯ 
ಪೋಲಿಪುದೇ (ಎಳ. 11, 6೩೯-೦೦; ಸು. 950) : ಸತ್ಕಾಶ್ರಯದೇವನೆ ಪೃಥ್ವೀ 
ವಲ್ಲಭಂ ಕಥಾನಾಯಕನಾಗನಿಲಜನೊಳ್ಳ್ಬೋಲಿಸಿ ಪೇಟ್ಮನೀ ಗದಾಯುದೃಮಂ 
ಮಹಾಕವಿ ರನ್ನೆಂ (ಗಂಾಯು, 0-೩೦) : ಸಿರಿಸದ ಬಾಸಿಗಮನೆಂತು 
ಪೋಲಿಸುವೆಂ ಸುಂದರಿಯ ಮನೋಜನ ಪಾಶದೊಳೆರಡೆರಡೆ ವರಲೈ ಸಾಲ್ಹ 
ಭುಜವಲ್ಲರಿಯಂ (ಮುಲ್ಲ ಶು- ೩-೬೪). ಹೋಲಿಸು : ಆ ಕರಿಯಾಕೃಶಿಯ 
ಸೂಕರನ ಹೋಲಿಸಿದರೆ ಆ ಕರಿಯಾಗಲರಿವುದೆ ಭೂನಾಗನಾಕೃತಿಯನು 
ವ್ಯಾಳೇಶನ ಹೋಲಿಸಿದರೆ ವ್ಯಾಳೇಶನಾಗಲರಿವುದೆ (ನಸ. ೩೨೯); ಹೋಲಿಸು 
ವಡೊಪ್ಪುವ ಪಸುರ್ವಟ್ಟಾಲವಟ್ಟಂಗಳೊ ಚೆಲುವನಹ ಬಾಳೆಯೆಲೆಗಳೊ 
(ರಿಸಪು. ೨೬-೪೦); ಪಾರ್ಥಿವಜಾತಿಯಲಿ ರಣದಿಟ್ಟರುಂಟೇ ನಿಮ್ಮ ಹೋಲಿಸಲು 
(ಕುವ್ಮಾರ್ರೋ- ೯-0೦) : ಹೋಲಿಸಿ ನುಡಿದೆ ಸುರಪ ಫಲ್ಲುಣರ ಸಮರಮಂ 
(ಶೈವಿಂರಾ- ೦೭-೩೪), [ಪೋಲ್‌ 4 -ಇಸ್ಕು] 
ಪೋಲೀಸ್‌ "ಪೋಲೀಸು" ನೋ. 
ಪೋಲೀಸು. ಪೋಲೀಸ್‌ (ನಾ). ೧. ಸಾರ್ವಜನಿಕರಿಗೆ ಸಂಬಂಧ 
ಪಟ್ಟಂತೆ ಶಾಂತಿಪಾಲನೆ, ರಕ್ಷಣಿಗಳನ್ನು ಕೈಗೊಳ್ಳವ ಸರ್ಕಾರದ 
ಒಂದು ಖಾತೆ; ರಕ್ಷಣಾಇಲಾಖೆ : ಇವನು . . - ಗ್ರಾಮದ ಪೋಲೀ 
ಹಿನ ಮೇಲಧಿಕುರಿಯಾಗಿಯೂ ಇರುವನು (ಗ್ರಾಕೂಳ. ೨) ; ಅಂತೂ 
ಪೋಲೀಸು ನಗರಕ್ಕೊಂದು ನಯನ (೧೩೦. 8)- ಪೋಲೀಸ್‌: 
೧. ಪೋಲೀಸ್‌ ಅಧಿಕಾರಿಗಳಿಗೆ ನಾನು ಸಲ್ಲಿಸಿದ್ದ ಪ್ರಪ್ರಥಮ ಸಲಾಂ ಅದು 
(ಪಾಕೀಲ: ೨೭೬). ವಿ. ರಕ್ಷಣಾಇಲಾಖೆಯಲ್ಲಿ ದುಡಿಯುವವನು ; 
ಪಾದೆ: ನೀನು ಮಾತ್ರ ಪ್ರಾಣ ಹೋಗುವ ಪ್ರಸಂಗ ಬಂದರೂ 
ಪೋಲೀಸ" ಮಾತ್ರ ಆಗಬ್ಮೂಡ (ಎಾಫೋರೀ. ೦೭) - 
ಪೋಲೀಸರು, ಪೋಲೀಸಿನವರು ಇ. ರಕ್ಷಣಾಇಲಾಖೆಗೆ ಸೇರಿದವರು : 
ನನಗೆ ಶಿಕ್ಷೆಯಾಗುವುದು ಖಂಡಿತವೆಂದೇ ಎಲ್ಲ ಪೋಲೀಸರೂ ಅಭಿಪ್ರಾಯ 
ಪಡುತ್ತಿದ್ದರು (ಫಾ ಫೋಲ. 6೪) ; ಪೋಲೀಸಿನವರು ತಕ್ಷಣ ಅಲ್ಲಿಗೆ ಹೋಗಿ 
ಕಳ್ಳನನ್ನು ಹಿಡಿಯುತ್ತಾರೆ (ಕೀವಾತ್ಮ- ೩೦). ([«- ಇಂ. 
ಪೋಲು, " ಪೋಲ್‌ ' ನೋ. 
ಪೋಲ್ಕು. ಹೋಲ್ಕು (ನಾ). ೧. ಅಪವ್ಯಯ ; ದುಂದಯನೆಚ್ಚ: ಜನಕ್ಕೆ 
ದೇಶಭಾಷೆಯಲ್ಲಿ ಅಭ್ಯಾಸ ನಡೆಯದ ಆಸಹಜತೆ ಪೋಲುಗಳನ್ನು ಪ್ರಧಾನ 
ವಾಗಿಯೂ ಆನುಷಂಗಿಕವಾಗಿಯೂ ಠಾಕೂರರು ಕಾಣಿಸಿದ್ದಾರೆ (೨೦ರ. 1, 
೫11 ಮುನ್ನು): ೨. ನಾಶ; ಹಾಳಂ ;: ನಾಲ್ವತ್ತುಎಂಟಯೋಜನದ 
ಗ್ರಾಮ ಪೋಲಿನ್ನು ಕೇಳು ನಿಸ್ಸೀಮ ಮೇಲೆ ನೀ ಗಳಿಸಿರ್ದ ಹೇಮ ಮುಂದೆ 
ಪಾಲಿಸುವರಿಲ್ಲ ಕಲಿಭೀಮ (ಕಕ. ೪೩-೬) : ಪೋಲು ಆದ ವಸ್ತು ಹಾಲಿನ 
ಹಾಗಿದ್ದರೇನು? (ಗಾರ). ಹೋಲ್ಕು: ೩. ವೃರ್ಥವಾದುದು ; ಉಪ 
ಯೋಗವಿಲ್ಲದುದು ; ಪೊಳ್ಳು ಕ ಕೋಲ ಬಲುಹುಂಟಾಗೆ ನಾಲಗೆ ಹೋಲ 
ನುಂಡಿಯದಂ [₹ಕಾಕಾಂ”- ಹೋಲಖುಜ್‌ವುದು, ಹೋಲ ನುಡಿವುದು, ಹೊಲ್ಲ 
ದೇನಿದು] ಖೂಳ ಕಟಕಿಯ ಮಾತು ಬೇಡಂಬಿನಲಿ ಮಾತಾಡು (ಕಾವ್ಯಳ. 


Police] 


೪-೩೦). 

ಪೋಲಾಗು ಇ ೧. ಅಪವ್ಮಯವಾಗು ; ದುಂದುವೆಚ್ಚವಾಗಂ : 
ರಾಜ್ಯಕೋಶದ ಅಪಾರದ್ರವ್ಮ ಜೋಗಿ ಜಂಗಮರನ್ನು ಮೇಯಿಂಸುವುದಕ್ಕಾಗಿ 
ಪೋಲಾಗುತ್ತಿದೆ (ತುಂಗಳ. ೧೬) : ಸೊಸೈಟಿಯ ಹಣ ಪೋಲಾದ ಬಗ್ಗೆ 


ಪೋಲುಗ 


ಡೈರಕ್ಟರುಗಳಲ್ಲಿ ಕೆಲವರು ಬಿರುಸಾಗಿ ಚರ್ಚಿಸಿದರು (ಕುಕ. ೦೬೦)- ವಿ. 
ವೃರ್ಥವಾಗು ; ನಿರರ್ಥಕವಾಗಂ : ಸರಣಾಯಾತರ್ಕ್ಶಳಂ ತಾಳ್ಜಿ ೫ ೫ 
ಧಾತ್ರಿಯಮನ್ಮನೃವಂಚಾರಕ್ಕೆ ಪೋಲಾಗೆ ಎಸ್ತರದಿಂ ಪಾಳಿಸೆ ಕೀರ್ತೀಯಂ 
ಭುವನದೊಳು ಪ್ರಕಾಶನಂ ಮಾಡಿದಂ (ಇಇ. x1-. ೯೭-೦೬; 3002) ; 
ಬಾಲೆ ನೀನಾರೆಂದ ನಾನೀಗ ಕೇಳ್ವಾತನೂಳಿಗದವಳೆಂದಳವಳು ಫೋಲಾದ 
ಮಾತು ನೀನೀಗ ಕೇಳ್ವನ ಪ್ರಾಣಪಾಲಕಿಯಲ್ಲವೆಯೆಂದಾ (ಕರಕ. ೪೨-೪೦): 
ಉದಾತ್ತವಾದ ಕಾವ್ಯಗುಣಗಳನ್ನು ಆರಿತು ಮೆಚ್ಚಿಕೊಂಂಡಿರುವ ನನಗೆ ಆವು 
ಎಲ್ಲಿ ಪೋಲಾಗಿಬಿಡುತ್ತವೆಯೋ ಎಂಬ ಹೆದರಿಕೆ ತುಂಬಿದೆ (9ರುಳ. 0೪೪)- 
ಪೋಲುಮಾಡು ಇ ೧. ಅಪವ್ಯಯಮಾಡು ; ದುಂದುವೆಚ್ಚಮಾಡು ; 
ಕಿಸೆಯ ಚಿಬ್ಲರೆಯನು ಪೋಲುಮಾಡುವುದಕೆ ಯಾರಿಗಾದರೂ ಗುರು ಬೇಕೆ 
(ಇ0೫ಶೆ. ೨೩೨-೪೬). ೨. ವ್ಯರ್ಥವಾಗಿಸು ; ನಿರರ್ಥೆಕಗೊಳಿಸಂ ; ಹಾಳು 
ಮಾಡಂ : ಒಡವೇಲಿ ಅರ್ಧಾನ ಇವರು ಅರಮನೇಲೆ ಇಟ್ಟುಕೊಂಡಿದ್ದಾರೆ 
- * ನಮ್ಮ ಅರಮನೆಗೆ ಬರಬೇಕು. ಅಂದರೆ ನಾವು ಪೋಲು ಮಾಡತೇವನ್ನ 
ತಾರೆ (8ಕರಾ. ೨೩6) ; ಸಂಸಾರ ನಡೆಸುವುದರಲ್ಲಿ ನೀವು ಯಾವಾಗಲೂ 
ಹಿಡಿತ. ಒಂದು ಅಕ್ಕಿಕಾಳು ಪೋಲು ಮಾಡುವುದಿಲ್ಲ. (ಮಜಕಿಗೆ. ೦೪೨). 
ಪೋಲುಗ (ನಾ). ದುಂದಂವೆಚ್ಚ ಮಾಡುವವನು ; ದುಂದುಗಾರ : 
ಅನು ಭಕ್ತನಲ್ಲಯ್ಯಾ ಆನು ವೇಷಧಾರಿಯಯ್ಕಾ ಕಾಟುಗ ಕೆತ್ತುಗ 
ಫೋಲುಗ([ಶಕಾಕಾಂ. ಹುಲ್ಲುಗ, ಪೊಲ್ಲುಗ]ನೆಂಬದು ಎನ್ನ ಹೆಸರು (೧೩ರ. ೩೩3). 
[ಪೋಲ್ಕು 4 - ಗೃ] 
ಪೋಲುಮೆ " ಪೋಲ್ಮೆ' ನೋ. 
ಪೋಲೋ (ನಾ). (ಪೂರ್ವದೇಶಗಳಲ್ಲಿ ಮೊದಲು ಬಳಕೆಗೆ ಬಂದ) 
ಕಂದುದೆಯ ಮೇಲೆ ಸವಾರಿ ಮಾಡುತ್ತಾ ಆಡುವ, «ಹಾಕಿ? ಆಟ 
ದಂಥ ಒಂದು ಬಗೆಯ ಚೆಂಡಿನ ಆಟ: ಬ್ರಿಟನಿನ ತರುಣರು, 
ಮುಡುಕರಿತಿ ದೋಣಿಯ ಓಟ. ಪೋಲೋ... ರೆಗ್ಬಿ ಮೊದಲಾದ 
ಹಲವು ಆಟ ಪಂದ್ಯೂಟಗಳಲ್ಲಿ ಮಂದೊತ್ತಿ ಹೋಗಿರುವರು (ಕಾಂಶ್ರ. 11, 
core). [+ ಇಂ. Polo) 
ಪೋಲ್ಕ "ಪೋಲಕ ' ನೋ. 


ಪೋಲ್ಕೆ (ನಾ). ಸಾದೃಶ್ಯ ನ 


ಸಾಮ್ಯ : ಶೀರ್ಣನಾಳಿಕೇರಪರ್ಣಂಗಳೊಳಂ 
ಅಮರ್ಕೆಯುಂ ಪೋಲೈಯುಂ ಬಲ್ವುಂ ಚೆಲ್ವೂಮಾಗೆ ಗೊಜ್ಜಗೆಯ 
ಮಂಗುಳ ಗೆಜ್ಜೆಯೂವುಂ . . . ಮನೋಹರಮೆನೆ ಸಮೆದು ತಮತಮಗೆ 
ಪಸದನಂಗೊಂಡು (ಕಂದ್ರ ಫು. ೬-೦೦8 ವ) ; ಬಿದಿರಂ ಕರ್ಬಿನ ಪೋಲ್ಕೆಗೆಂದು 
ಸವಿನಂತಾಯ್ತೆನ್ನ ಪುಣೋದಯಂ (ಉನ್ಮಸಾ- ೩೭೮). " ಹೋಲಿಕೆ, ' 
ಪರಾ. (ಫೋಲ್‌, 4+ - ಕೆ. / ತೆಲು. ಪೋಲಿಕ, ಪೋಲಿಕೆ, ಪೋಲ್ಕಿ] 
ಪೋಲೈಗೊಳ್‌ (ಕ್ರಿ). ಸಾದೃಶ್ಯವನ್ನು ಹೊಂದು : ಧರಿಸಿ ಕನಕಾಂಬರ 
ಮನಾ ವರವಧುವಾಮೂಲಶಿಖರಪರಿಫ್ರಲ್ಲಸುಮೋತ್ಯರದಿಂದೆ ಪುದಿದ ನವ 
ಕೇಸರಲತೆಯಂ ವೋಲೈಗೊಂಡದೇನೊಪ್ಪಿದಳೊ (ಮರಾಠ. ೩-೬೩) - 
[ಪೋಲ್ಕೆ 4 ಕೊಳ್ಳ) 
ಪೋಲ್ಟೀಸು, ಪೋಟಲೀಸು. ಪೋಟ್ಲೇಸಂ (ನಾ). “ಮೆತಂರೊಟ್ಟಿ, 
ಸೀವೆಂಯಗಸೆ, ಹಿಟ್ಟು, ಮೊ.ನ್ನು ಸಾ, ಕುದಿಯುವ ನೀರಿನಲ್ಲಿ 
ಹಾಕಿ ಮೆತು ಮಾಡಿ ಮಸ್ಲಿನ್‌ ಬಟ್ಟೆ ಮೊ.ಗಳ ಮೇಲೆ ಹರಡಿ 
ಹುಣ್ಣು ಅಥವಾ ಉರಿಯೂತದ ವೋಲಿಟ್ಟು ಕಟ್ಟುವಂಥದು” 
(Poulsioe- ಇಂಕ8) : ಹೊಟ್ಟೆಗೆ ಪೋಲ್ಟೀಸು ಕಟ್ಟಿಸಿಕೊಂಡು ರಾಮು 
ಹಂಸಿಗೆಯ ಮೇಲೆ ಮಲನಿದ್ದ (ಸಾಂಸ. ೨೭). ಪೋಟಲೀಸು : ಅವನಿಗೆ 
- - ಕಟ್ಟುವುದಕ್ಕೆ ಪೊ:ಟಲೀಸು ಬೇಯಿಸಿ, ನನ್ನೆ ಕೈಗೆ ಆಗಿರುವ ಗತಿ 
ನೋಡು (ಕಣಾ. ೩೪)- ಪೋಟ್ಲೇಸು : ಹುಣ್ಣಾದ ಕಾಲಿಗೆ ಜೇಡಿಮಣ್ಣ 
ನ್ನಾಗಲೀ ಅಥವಾ ರಾಗಿಹಿಟ್ಟಿನ ಪೋಟ್ಲೀಸನ್ನಾಗಲೀ ೪-೫ ದಿವಸಗಳು 


೬೦೦೩ 


೩6 


26 


3 


ಅ 


86 


ಪೋಷಕ 


ಕಟ್ಟಿದರೆ ನೋವು ಕಡಿವೊಯಾಗುವುದು (ಗ್ರಾರಾಳ, ೦೩) - 
[4- 110. ೫೦01106) 
ಪೋಲ್ಮೆ. ಪೋಲಿಮೆ, ಪೋಲುಮೆ (ನಾ). ೧. ಸಾದೃಶ್ಯ ; ಸಾಮ್ಯ: 
ರಾಹು ರವಿಯಂ ತುಡುಕುವಂತದರ ಪೋಲ್ಮೆಯಿಂದರಸ ನಿನ್ನಂ ಪಿಡಿವೆಂ 


(ತು60ಗ- ೪೯-೧೪). ಪೋಲಿಮೆ : ೨. ಒಪ್ಪವಾದುದು ; ಚೊಕ್ಕಟ 
ವಾದುದು ; ಸಾರಸ್ವತರ ಉಡಿಗೆಗಳು ಶೇಣವೀಜನರಿಗಿಂತ 
ಪೋಲಿಮೆಯಾಗಿರುತ್ತವೆ (ಕಗ. 69): ಪೋಲುಮೆ ; ೧. ಆವುದ€ 


ಪೋಲುಮೆಯು ಕೊಡಲ್ಪಡುತ್ತದೆಯೊ ಅದು ಉಪಮಾನಂ (ಕುವಂ- ೪). 
"ಪೋಲ್ವಿ' ಪರಾ. [ಪೋರ್ಲ 4 - ಮೆ. / ತಮಿ. ಪೋಲಿಮೈ! 

ಪೋಲ್ವೆ, ಹೋಲುವೆ, ಹೋಲ್ವೆ (ನಾ). ೧. ಸಾಮ್ಯ ; ಸಾದೃಶ್ಯ: 
ಹೋಲಿಕೆ : “ಪಾಟಿ ಪೋಲ್ವೆ . , , ಸಾಟಿ ಪಾಸಟಿಯೆನಲೈ ಪತ್ತುಗುಂ' 
(ರಾವ. ೦);  ತದ್ವಿದೇಹಜನತಾಸ್ವಾಂತಾರ್ಪಿತೋದ್ಯತ್ಸ ಮೋದೆಯ: 
ಸೀತೋದೆಯ ಪೋಲ್ವೆಗಿಲ್ಲ ತೊಅಕಿಗಳ* ವಿಶ್ವಂಭರಾಭಾಗದೊಳ" (ಅಂತ್ರ. 
0-೩೪) ; ಮುತ್ತಿನ ತೋರಣಂ ಗಜದ ನೆತ್ತಿಯ ಮುತ್ತುನಗಳೆಲ್ಲ ಪಲ್ಲ 
ಳೊಳ್‌ ಪತ್ತಿದ ಪೋಲ್ವೆಯಂ ಪಡೆವ ಗೋವುರಪಂಚಕಮಾಸ್ಯವನಾಗೆ 
(ರವೇ. ೦-೬೭) ; ನಿನ್ನೊಂದು ಫೆಸರ ಪೋಲ್ವೆಯೊಳಂದಜಾಮಿಳಂ ತನ್ನ 
ಪಾತಕಕೋಟಿಯಂ ಪರಿಹರಿಸಿಕೊ:ಡಂ (ಕೈ ನಿಳಾ. 0೩-೩೭): ವಿ. ಸೊಗಸಂ; 
ಸೌಂದರ್ಯ ; “ಸೊಗಸುಮಲಂಪುಂ ವಿಭವಮದೊಗೆಗುಂ ತಾವಂದಚಂದ 
ಮೆನೆ ಪೋಲ್ವೆಯೊಳಂ” ಓಟ 0೩೪) - ಹ ಸ್ವರೂಪ ; ಆಕಾರ : 
ಅಯ್ದು ಮಂತ್ರಾಕ್ಷರಂಗಳನಾಹ್ವ ನಂಗೆಯ್ದು ನಿನ್ನ ಬಗೆಗೆ ಬಂದ ಪಮೋಲ್ಮೇಯ 
ಮಕ್ಕಳಂ ಪಡೆವೆಯೆಂದು ಬೆಸಸಿದೊಡೆ (ತಂಶಕಾ. ೦-೮೯ 5). ಹೋಲುವೆ: 
೧. ಕೃತಾಂತನ ಹೋಲುವೆಯ ಹೊಸಬಿಗನು ಹೊಕ್ಕನು ಭೀಮನುರವಣಿ? 
(ಕುವ್ಕಾರ್ರೋ, 3-೬೪); ವಜ್ರಮಾಣಿಕ್ಕದ ಹೋಲುವೆಯ ದಂತಪಂಕ್ತಿಯ. 
* * ೬ ಪೆಣ್ಗಳೊಪ್ಪಿದರು. ನವರತ್ನಮಾಲೆಗಳ ಪಾಂಗಿನಿಂದ (ಕಾನತಂ 
೫-೨೯); ಗಡ್ಡವಿರಲಿಲ್ಲ. ಗೆರೆಹೋಲುವೆಯ ಮಾಸೆಯಿತ್ತು (ಫೈತರತ- ೦೬೪) 
ಹೋಲ್ವೆ : ೧, ರಕ್ಕಸನು - ಎಲವೊ ಗೌರಿಜ ಜನಿಸಿದೀವರಿಗ 
ಹೊಕ್ಕೆ ಸಮರವ ನಿನಗೆ ಕಾಣಿಕೆ ಚಕ್ಕುಲಿಗಳಿಲ್ಲದರ ಹೊ (ಹೋ, ಲಯ 
ಚಕ್ರಮಿದೆ ನೋಡಿದರ ಸವಿಯನೆನುತ್ತ ತೆಗೆದೆಚ್ಚ (60೧೫. ೨೪-೩3) 
*ಪೋಲ್ಮೆ' ಪರಾ. [ಪೋಲ್‌ 4+ ಎವೆ] 

ಪೋಲ್ವೆವೆಲು (ಕ್ರಿ). ಸಾದೃಶ್ಯವನ್ನು ಪಡೆ ; ಸಾಟಿಯಾಗಂ : ಖರಕರ 
ಬಿಂಬದಿಂ ಕಿರಣಸಂತತಿಗಳ್‌ ಪೊಜಪೊಣ್ಮಿದಪ್ಪು ವೆಂಬರ `ನುಡಿ ಪೋಲ್ಲೆ 
[508900 : ಲೈ)ವೆತ್ತುದೆನೆ ಬಾಣಧಿಯಿ: ಂದಿರದುರ್ಚಿಕೊಂಡು ವಿಸ್ಟುರಿಃ 
ಶರಂಗಳೆಟನವಆಕ್‌ ಎಳ್‌ ಪೊಳೆವಯ್ದುಶರಂಗಳಿಂ ಸುರುಳ್ಹುರುಳ್ವಿ ನಮೆಚ್ಚ: 
(ಪಂಶಛಾ. ೦೨.೭೩). [ಪೋಲ್ವೆ + ಪೆಟ್ಟು] 


ಪೋವಣಿಕೆ " ಪವಣಿಕೆ ' ನೋ. 


.[ ಪೋವಿಡು (ಕ್ರಿ). ಹೋಗಲು ಬಿಡು: ಅರಿಗಳ್ಳಆ್‌ವಾಗದ ಮುನ್ನವೆ 


ಫೊ 
೦ 


ಕಟ್ಟಿದ ಹಯಮಂ ಪೋವಿಟ್ಟು ಮನೆಗೆ ಪೋಪಂ (ರಾಮಕ್ಕ: ona-t) 
[ಪೋ + ಬಿಡು,] 
ಪೋಶಳ "ಪೊಯ್ಲೊಳ' ನೋ. 
ಡಿಪೋಶಟ * ಪೊಯ್ಸಳ ' ನೋ. 


ಪೋಷ್ಕ " ಪುಸ್ಮ' ನೋ. 

ಪೋಷ್ಠ (ನಾ). ೧. ಪರಿಪೋಷಣೆ ; ಸಾಕುವುದು. ೨. ಬೆಳವಣಿಗೆ 
ಅಭಿವೃದ್ಧಿ. [ಸಂ] 

ಪೋಷಕ (ಗು). ೧. ಸಲಹುವ ; ಕಾಪಾಡುವ : ಈ ಪ್ರಕಾಶನ 


ದೊರೆಯಬಹುದಾದ ವಾರ್ಷಿಕ. ಪ್ರೇರಕ, ಪೋಷಕ ಸದಸ್ಯರ ಸಹಾಯವೆ 
ಕರಾವಲಂಬನ (ಸಂಹೀೋರಧ. ೪1, 906); ಉಂಬಾರೆ ಕಮ್ಮಾರ ಕಾಯಗಳ 


ಪೋಪಕಿ 


ಪೋಷಕ ದೈವತ ಆಭಿಮಾನಿದೇವತೆ " ಪ್ರಮಿಾತ್ಮೂಸ್‌ ` ಅನ್ನು ಸ್ಥಳೀಯ 
ಅಥೀನಿಯರು ಹಿಂದಿನಿಂದ ಪೂಜಿಸುತ್ತಿದ್ದರು (ರಕ್ತ. 7, ೪6೪): (ನಾ). 
೨. ಪೂರಕವಾದಂದಂ ; ಪಾಲನೆ ಮಾಡುವಂಥದು : ಅವನ 
ಸಂದೆ.ಶ ಆರ್ಯಸಂಸ್ಕೃತಿಯ ಪೋಷಕ ಎಂಬುದು ಇತಿಹಾಸಕಾರರ ಬಹು 
ಮತ (ಹುಗ್ಮರ. 008 ರೀ); ಈ ಮೂರು ಜಾತಿಯ ದ್ರವ್ಯಗಳನ್ನು 
ರಾಮುನುಜಗೀತುಭಾಷ್ಕದಲ್ಲಿ ಧಾರಕ, ಪೋಷಕ, ಭೋಗ್ಯಕ ಎಂದು 
ಕರೆದಿದೆ (ಓರದ- ೩೫): ೩, ರಕ್ಷಿಸುವವನಂ ; ಕಾಪಾಡುವವನು : 
“ ಭರ್ತಾ ಇ ಪೋಷಕಂ೦ ” (ಇಳಕ್ಕ. ೦೭೪) ; ಈ ಅಂಶವನ್ನು ಶಿಕ್ಷಣಚಿತುರರು 
ಪ್ರತಿಪಂದಿಸಿದಂತೆಲ್ಲ ಪೋಷಕರಲ್ಲೂ ಆ ಬಗ್ಗೆ ಆಸಕ್ತಿ ಹೆಚ್ಚುತ್ತಿದೆ (8ರ. 
669). ೪, ಬೆಳಸುವವನು: ವೃದ್ಧಿ ಗೊಳಿಸುವವನು. [ಸಂ-] 

ಪೋಜಕಿ (ನಾ). ಸಲಹುವವಳು ; ಪಾಲನೆ ಮಾಡಂವವಳು : ಅವಳ 
ಅಜ್ಮೇಯೇ ಆವಳ ಕೋಷೂಯಬಗಿದ್ದಳು (ಕ್ರಳಾಸ, ೧೧೧). 

[ ಪೋಷಕ ೪- ಇ) 

ಪೋಹಣ (ನಾ). ೧. ರಕ್ಷಣೆ; ಪಾಲನೆ ; “ತುಷ, ಹೃಷ-ಪುಷ್ಟ್‌, ಪೋಷಣ 
ದೊಳ್‌” (ಕಕ್ಕ: ೧೯೪); ಇಷ್ಟರ ವಿಶಿಷ್ಟರ ಶೋಷಣ ವೋಷಣಂಗಳೊಳ್ಳಾ 
ಗರಮೆನ್ನು ಬಂಣ್ಣೇ(ಣಿ)ಸುವುದೀ ದರೆ ಪಂಡಿತಪಾರಿಜಾತನಂ ನಾಗನಂ (ಎಇ. 
X೫1 0೬-೩೩: 1860), ೨. ವಿಸ್ತಾರ; ವ್ಯಾಪ್ತಿ: ಸಂಗೀತದ ಸಾಧನ, 
ನಿರೂಪಣ, ಪೋಷಣ ಮಿಗಿಲಾಗಿ ಅಭಿರುಚಿ ಮತ್ತು ಪ್ರವೃತ್ತಿಗಳಲ್ಲಿ 
ಆಗಿರುವ ಬದಲಾವಣೆಗಳು ಗಮನಾರ್ಹ (ಕಾರರ. ೩೪೩). [ಸಂ.] 

ಪೋಷಣೆ (ನಾ). ರಕ್ಷಣೆ; ಪೋಷಿಸುವಿಕೆ ; ಸರಿಯಾದ ಪೋಷಣೆಗೆ ಬೇಕುದ 
ಮುಖ್ಯ ವಸ್ತುಗಳು ಜೀವಸೆತ್ತ ಗಳು (ಕಂಕೋ 21. ತಿ೬6). (ಸಂ. ಪೋಷಣ] 

ಶೋಖಾಕ "ಪೋಷಾಕು ' ನೋ. 

ಪೋಷಾಕು, ಪೋಷಾಕ (ನಾ). ಉಡುಪು; ಉಡುಗೆ; ತೊಡುಗೆ : 
ಸ್ವಯಂಸೇವಕನ ಪೋಷಾಕಿನೆಲ್ಲಿಯೇ ಇರುವುದರಿಂದ ಇವರ ಬಟ್ಟೆ. ಬರೆಗಳಿಗೆ 
ಹೆಚ್ಚು' ವೆಚ್ಚವಲ್ಲ (ಸೇನಾಹ- ೪೬); ಅವರು ಪೋಷಾಕನ್ನು ಗುರುತಿಸುತ್ತಾ ರೆ. 


ಮನುಷ್ಯರನ್ನು ಗುರುತಿಸುವುದಿಲ್ಲ (೧ಂಂರ- 21, ೨೩೨). ಪೋಷಾಕ ; 
ಆತನು ತನ್ನ ಸೊಪರಿಂಟೆಂಡೆಂಟ ಪದವಿಯ ಪೋಷಂಕವನ್ನೇ ಧರಿಸಿದ್ದ 
ನೆಂದು ಬೇರೆ ಹೇಳಬೇಕುದ್ದಿಲ್ಲ (೩೦ಕ್ಕೆ. ೪೩). 

[.- ಪಾರ, ಹಿಂ. ಪೋಶಾಕ್‌; ಮರಾ. ಪೋಪಾಕ್‌, ಪೋಷಾಖ್‌, 


ಫೋಷಾಗ್‌, ಪೋಶಾಕ್‌, ಪೋಶಾಖ್‌, ಪೋಶಾಗ್‌] 


ಪೋಷಿತ (ಗು). ೧. ಸಲಹಿದ; ಕಾಪಾಡಿದ. ೨. ಬೆಳೆಸಿದ ; ವೃದ್ಧಿ 
ಪಡಿಸಿದ. [ಸಂ. 
ಪೋಷಿಸು (ಕ್ರಿ). ೧. ಸಲಹು ; ಕಾಪಾಡು ; ಸಾಕು: ಭಾವಶಿವದೇವ 


ರ್ಕ್ಶಿಉಯ ಮಾಣಿಯಂ 'ಕೈಕೊಣ್ಣು ಪೋಷಿಸಿ (ಇಇಎಇ- ೫1 |, ೬೪-೦೭; 
10೫) ; ವಿಷವಿಕ್ಕಿದವಗೆ. ವಡ್ರ ಸವನುಣಿಸಲುಬೇಕು ದ್ವೇಷ ಮಾಡಿದವನ 
ಪೋಷಿಸಲು ಬೇಕ (ಫ್ರರಂಡ: ೨-೬೬-೦) ; ಗಿಳಿಯ ಮಯನು ತಂದು 
ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದುನುಡಿಗಳನು ಲಾಲಿಸಿ ಕೇಳ್ವೆ ಪರಿಣತ 
ರಂತೆ (ಕಂಠಾ, ೨೦). ೨. ಪುಷ್ಟೀಕರಿಸು ; ಸಮರ್ಥನೆ ಮಾಡು: 


೬00೪ 


ಶಾಪ. 
೦ 


ಜಗತ್ತಿನ ಇನ್ನೂ ಇತರೆ ಒಂದೆರಡು ಭುಷೆಗಳಲ್ಲಿ' ಈ ಪರಿವರ್ತನೆಯನ್ನು[ 


ಪೋಷಿಸುವ ಆಧಾರಗಳು ಇವೆ (ರಾಂ. ೩೩೩): ಒಂದೊಂದು ಸಂಪ್ರದಾಯ 
ದವರೂ ವೇದ ಪುರಾಣಗಳಿಗೆ ತಮ್ಮ ತವನ್ಮಿ ಧರ್ಮಕ್ಕೆ ಅನುಕೂಲವಾಗು 
ವಂತೆ ವ್ಯಾಖ್ಯಾನ ಮಾಡಿ ತಮ್ಮ ತಮ್ಮ ವಾದಗಳನ್ನು ಪೋಷಿಸಿಕೊಂಡಿ 
ದ್ದಾರೆ (೪೮ರ. ೨೪೪). ೩. ಅಭಿವೃದ್ಧಿ ಮಾಡಂ ; ಬೆಳೆಸು ; ಮೂಳರಂ 
ಪವಾಳಿಸಿಯುಂ ಕೋಶಮಂ. ಪೋಷಿಸಿಯುಂ ಇಂತು ಸಾಮ್ರಾಜ್ಯಮಂ ನಿಷ್ಕಂ 
ಟಕಮುಂ ನಿರಾತಂಕಮುಂ ನಿಜಾಯತ್ತಮುಮೆನಿಸಿದಂ (ಶಂಠ್ರಫು. ೨-೬೦) ; 
ಕಾವ್ಯದಲ್ಲಿ ವರ್ಣನೆ ಯಾವ ರೀತಿಯಲ್ಲಿ ಬಂದರೆ ತನ್ನ ಸೊಗಸನ್ನೂ ಕಾವ್ಯದ 


48 


ಪೋಸ್ಟು 


ಸೊಗಸನ್ನೊ ಒಟ್ಟಿಗೆ ಪೋಷಿಸುವುದೇಬುದಕ್ಕೆ ಇದೊಂದು ಉತ್ತಮೆ 
ನಿದರ್ಶನ (ಸಶೂರೋ- ೧೦೨) - [ಪೋಷಣ 4+ - ಇಸ್ಕು) 

ಪೋಷ್ಯ (ಗು). ೧. ಪಾಲಿಸಬೇಕಾದ : ಸಲಹಬೇಕಾದ : ಸಾಕಲು 
ಅರ್ಹವಾದ : “ಪೋಷ್ಯವರ್ಗ' ಪರಾ. (ನು). ೨. ಪಾಲಿಸುವಿಕೆ; 
ಪೋಷಣೆ : “ಪೌಷಣಂ . . .. ಪೋಷ್ಕಂ, ಪೌಷ್ಕಂ, ಪೋಷಿತವ್ಯಂ ಎ 
ಈ ೭ ಹೊರೆತಂ” (ಉಕಕ್ಕ.- ೦೪೭): {ಸಂ.] 

ಪೋಪ್ಯವರ್ಗ (ನಾ). ರಕ್ಷಿಸಬೇಕಾದ ಬಂಧಂಜನರು ; p ತಾಯಿ, 
ತಂದೆ, ಗಂರು. ಪತ್ನಿ, ಆಶ್ರಯದಲ್ಲಿರುವವನು, ಮಕ್ಕಳು. 
ಅಭ್ಯಾಗತ, ಅತಿಥಿ ಮತ್ತು ಅಗ್ನಿ__ಈ ಒಂಬತ್ತೂ ಜನ ವೋ ಷ್ಯ 
ವರ್ಗಕ್ಕೆ ಸೇರಿದವರಂ. ಇಲ್ಲಿಯ 'ಹಿಸರಂಗಳು ಮತ್ತು ಸಂಖ್ಯೆ ಗಳೆ 
ಬಗ್ಗೆ ಭಿನ್ನಾ ಭಿಪ್ರಾಯಗಳಿವೆ : ಕಡಲ ತಡಿಯೆಯ್ದೆ ನೆಲನಂ ಪಡೆದರ್‌ 
ಭವದೀಯ ಪುತ್ರರುಳ್ಳಳವಿಗಳೊಳ್‌ ಪಡೆದುದು ಬಂಧುಜನಂ ನಿಮ್ಮಡಿ 
" ಗಾವೇಂ ಪೋಷ್ಯವರ್ಗದಿಂದಂ ಪೊಅಗೇ (60ಪಫು. ೯-೪೮) : ಖಾವಂದರವರ 
ಪೋಷ್ಯವರ್ಗಕ್ಕೂ ಬಂಧುವರ್ಗಕ್ಕೂ ಸೇರಿದ ಜನರು ಹೊರತು ಉಳಿದ 
ಇಲಾಖೆಗಳೆ ನೌಕರರು : ೯೬೮೭ ಮಂದಿ ಇದ್ದರು (ನುಶಾನಂ. ೫, 6೩೩). 


[59.1] 

ಪೋಸ, ಪಾಸ್ಮ, ಹೋಸ, ಹೌಸ, (ನಾ). [ಜೈನ]ಕತ್ತಲೆಯಾಗುವುದಕ್ಕೆ 
ಮೊದಲು ಆಹಾರ ಸ್ವೀಕಾರ ಮಾಡುವ ವ್ರತ, ೨. ನಿಯಮ : 
ಅಚ್ಚುತ. . . ಅವರ ಮನಿಗೆ ಊಟಕ್ಕೆ ಹೋದೆ. ನಾಗರಾಜನಿಗೆ * ಪೋಸ * 
ವಲ್ಲವೇ ! (ಕುಗಿಯು- €0) . ಪಾಸ್ಕ ; ನಾವು ಜೈನರು. ಕತ್ತಲೆಗೆ ಮುಂಚೆ 
ಊಟ ೪ ನಾವು ಪಾಸದವರೆೊ (8ರುಳ. ೩೩). ಹೋಸ: ಸ್ಮೂಳಸೂಕ್ಷ್ಮಂ 
ಗಳಪ್ಪ ಪ್ರಾಣಿಗಳು ರಾಶ್ರಿಯೊಳನ್ನಪಾನಾದಿಗಳಂ ಪೊರ್ದಿದೊಡೆ ಪಿಂಗಿಸ 
ಲಾ ರವಪ್ಸುದಟ್‌ಂದನ್ನಪೂನಖಾದ್ಮಲೇಹ್ಯಂಗಳವ ಥೆ ಚತುರ್ವಿಧಾಹಾರಮಂ 
ರಾತ್ರಿಯೊಳು ನವಶುದ್ಧಿಯಿಂ ಪರಿಹರಿಸುವುದು ಹೋಸಮೆಂಬುಜನೆಯಣು 
ವ್ರತಶಮಕ್ಕುಂ (ಶಸಾರ. ೩೦೭) : ಉತ್ತೆಮಗೋಷ್ಠಿಯೊಳಿರುತಿರೆ ಹೋಸದ 
ಹೊತ್ತಾಗಲೂಟವಾಯ್ತೊಡನೆ (ಕರತ. ೩೭-6೦) ; ಶರಧಿಗೆ ರವಿ ಸಾರುತಿರೆ 

ಕಂಡು ಹೋಸಕೆ ಸರಸಿಜಮುಖ ಪೋಪೆನೆನಲ: (160. ೪.೭೦). ಹೌಸ, : 

ತಾಂ ಹೌಸಕ್ಕೆ ಬೇಗೆಳ್ನು ವರಮನೆಯ ಪುಗಲಿತ್ತ ಸೂರ್ಯಂ. , . ಪಶ್ಚಿಮಾಂ 

ಬುಧಿಯ ಸಾರಿದಂ (ಶ್ರಳುಪು. ೯-೦೩೪) . 

(ತುಳು. ಪೋಸ ತಾ ಸೂರ್ಯಾಸ್ತ, ಸಂಜೆ; ಪೋಸದಾಯೆ ಇ 

ಸೂರ್ಯಾಸ್ತಕ್ಕೆ ಮೊದಲು ಆಹಾರವನ್ನು ಸ್ವೀಕರಿಸುವ ವ್ರತ] 
ಪೋಸಳ " ಪೊಯ್ದ್ಸಳ' ನೋ. 
ಿಪೋಸಟಿ " ಪೊಯ್ಸಳ ' ನೋ. 
ಪೋಸ್ಟ್‌ «ಪೋಸ್ಟ ' ನೋ. 
ಪೋಸ್ಟು, ಪೋಸ್ಟ್‌ (ನ್ಯಾ. ೧. ಅಂಚೆವ್ಯವಹಾರವನ್ನು ನಡೆಸುವ 
ಕಚೇರಿ ; ಟಪಾಲುಕಚೇರಿ : ಕಾಗದಗಳನ್ನು ತಂದು ಹಂಚುವುದು 
ಪೋಸ್ಟಿನ ಕೆಲಸ (8ಣತ್ಮ- ೩೦). ವ. ಅಂಚೆಯ ಮೂಲಕ ಬಂದಿರುವ 
ಅಥವಾ ಕಳುಹಿಸಲಿರುವ ಪತ್ರ ಮುಂತಾದುವು ; ಟಪಾಲು : ಆ ದಿನ 
ಪೋಸ್ಟಿನಲ್ಲಿ ವಾಚೊಂದು. ನನಗೆ ಧರ್ಮಾರ್ಥವಾಗಿ ಪಾರ್ಸಲ್‌ ' ಆ 
ಬಂದಿತ್ತೂ (ಶುುಂಗಾಮುಾ- 09)- ಪೋಸ್ಟ್‌ : ೨. ಅಂಚೆಯವನು ಸ \ 
ಎಂದ ಕೂಡಲೇ ಬಾಗಿಲಿನ ಕಡೆಗೆ ಓಡಿದೆ (69). 

ಪೋಸ್ಟ್‌ಕಾರ್ಡುಎ (ಅಂಚೆಯ ಮೂಲಕ ರವಾನಿಸುವ, ಗೊತ್ತಾದ 
ಅಳತೆಯ) ರಟ್ಟುಕಾಗದ : ಪೋಸ್ಟ್‌ಾಕಾರ್ಡನ್ನು ಮರೆಯದಂತೆ ಟಪಾಲಿಗೆ 


ಹಾಕು (ಕೂಂ). "ಪೋಸ್ಟ್‌ ಬಾಕ್ಸು -ಅಂಚೆಯನ್ನೂ ಹಾಕುವ ಡಬ್ಬಿ ; 
ಟಪಾಲಂಪೆಟ್ಟಿಗೆ :  ಪೋಸಳ್ಟಿಮ್ಮಾನ್‌ ಬಂದು ಪೋಸ್ಟ್‌ ಬಾಕ್ಸಿ ನಲ್ಲಿದ್ದ 
ಕಾಗದಗಳನ್ನೆಲ್ಲಾ ತೆಗೆದುಕೊಂಡು ಹೊರಟನು (ರೂರ). ಪೋಸ್‌. ಈ 


ಪೋಸ್ತು 


ಮಾಸ್ಟರು _, ಅಂಚೆಕಚೇರಿಯ ಯಜಮಾನ : ಅವರು ಈ ವಿಭಾಗಕ್ಕೆ 
ಹೊಸ ಪೋಸ್ಟ್‌ ಮಾಸ್ಟರರಾಗಿ ಬಂದಿದ್ದಾರೆ (ಕೂತಿ). ಪೋಪ್ಟಾಫೀಸು-. 
ಅಂಚೆಯ ವ್ಯವಹಾರಗಳನ್ನು ನಡೆಸುವ ಕಚೇರಿ; ಟಪಾಲು ಕಚೇರಿ : 
ಪೋಸ್ಟಾ ಿಫೀಸಿನ ಹತ್ತಿರವೇ ನಮ್ಮ ಮನೆ ಇದೆ (ರೊಂ) - [eo Post] 
ಪೋಸ್ಟು (ನಾ) - ಗಸಗಸೆ; ಅಫೀಮಿನ ಕಾಳು: ಖುರಾಸಾನಿವೋಮ. 
ಪೋಸ್ತು. ಸೈಂಧವಲವಣ . . . ಇಷ್ಟನ್ನೂ ಸಮಚೂರ್ಣ ಮಾಡಿ . . 
ಒಂದು ಗುಳಿಗೆಯನ್ನು ಅನುಪಾನವರಿತು ತೆಗೆದುಕೊಂಡರೆ ರಕ್ತಗ್ರಹಣೀ, 
ಹೊಟ್ಟೆನುಲಿ, ಸಂಗ್ರಹಣಿ ಸಹ ನಿಲ್ಲುವುವು (ಸಳನ್ಮಿ. ೫೦. ೪69)- 
[+ ಪಾರ. ಪೋಸ್ಟ್‌ ; ಹಿಂ. ಪೋಸ, ಪೋಸ್ಟು) 
ಪೋಹಚೆ " ಪೌಂಚಿ ' ನೋ. 
ಪೋಹಣಿಗೆ « ಪವಣಿಗೆ ' ನೋ. 
ಪೋಹಣಿಸು " ಪವಣಿಸು? ನೋ. 
ಪೋಳ್‌, " ಪೋರ್ಟ್‌, ' ನೋ. 
ಪೋಳ್ಕ್‌ " ಪೋಟ್‌” ನೋ. 
ಪೋಳ (ನಾ). ಯೋಧ; ಸೈನಿಕ (?) : ಪೋಳರ್‌ ಪೊಣ[ರ್ದುಮ) 
`ಬಿ ಅಕೆ ಸೂ[ಳೀ]ಟ್‌ಟ್‌ವಲ್ಲಿ ಸಿಡಿದ ಬಾಳುಡಿ ಬಾನೊಳಿ್‌ ಕೀಲಿಸಿರೆ ಬಳ್ಳಿ 
ಮಿಂಚುಗಳಾಳಾಳಿ[ಗ]ವಂಡರಿ ಪೊಳೆವ ತೆಜಿನಂ ಪೋಲ್ಕು೦ (ನರ್ರಮಾ- ೪-೬೩): 
[?) 
ಪೋಳರೆ (ನಾ). ಬಿರುಕಂ ಬಿಟ್ಟಿರುವ ಬಂಡೆ ; ಸೀಳಿದ ಬಂಡೆ: 
ಪೋಳರೆಗೆ ಪರಿಯೋಡ ತಾಟಿ ಪೊಳ್ತಲ್ಲದಾ ಬೋಳ ಕೈಗಾಯ್ದನೆನಲೀ 
ಬೋಳನುಳಿದಂ (ಕಾಲರ. ೦೩6-೨೪6). 
(ಪೋರ್ಕ್‌ (ಎ ಪೋಟ್‌ -- ಅರ್ಕೆ (ಎ ಅಜ್ಕಿ) ) 
ಪೋಳಲ್‌ " ಪೋಟಲ್‌' ನೋ. 
ಪೋಳಲ್ಹೋರ : ಪೊಟಿಲ್ವೋರ ' ನೋ. 
ಪೋಳಿ (ನಾ). ಗುಂಪು; ಪಂಗಡ; ಬಣ : ಅವನ ದಾಯಾದಿಮತ್ಸರವನ್ನು 
ತೀರಿಸಿಕೊಳ್ಳಲು ದಾರಿಯೊಂದನ್ನು ಹುಡುಕುತ್ತಿದ್ದ. ಊರಿನಲ್ಲಿ ಅವನು 
ಒಂದು ಪೋಳಿಯನ್ನು ಕಟ್ಟಿದ (ಕತಾ: ೦೫೩). [-೭ಸಂ. ಮೋಲ) 
ಪೋಳಿಗ್ಗೆ. ಹೋಳಿಗೆ (ನಾ). ೧. ಕಣಕವನ್ನು ಹಪ್ಪಳದಂತೆ ಲಟ್ಟಿಸಿ 
ಹೂರಣವನ್ನಿಟ್ಟ ಮತ್ತೆ ಲಟ್ಟಿಸಿ ಹಂಚಿನ ಮೇಲೆ ಎಣ್ಣೆ ಸವರಿ 
ಬೇಯಿಸಂವ ಒಂದು ಬಗೆಯ ಸಿಹಿತಿಂಡಿ : ಒಬ್ಬಟ್ಟು : “ ವೋಳಗೆ... 
ಪೋಲಿಕಾ - ಹೋಳಿಗೆ” (ಕರ್ಕಕೋ. ೨೭); ಪೂರಿಗೆಯಿಡ್ಡಲಿಗೆ ವೋಳಿಗೆ 
[ಕಾಕಾಂ. ಸೋದಿಗೆ, ಸೊಂಡಿಗೆ] . . - ಮೊದಲಾಗೊಡೆಯ ಪದಿನೆಂಟುಂ 
ತೆಅದ ಭಕ್ಷ್ಮರೂಪಂಗಳುಮಂ ನಾನಾಪ್ರಕಾರದ ಪಾನಂಗಳುವಮಂ 
ಭಟ್ಟಾರರ್ಗೆ ಬಡ್ಡಿಸಿ (ಕತ್ಕಾಉ. ೭-೦೬); ಡಾಕಿನಿಯರ ಕೈಯ ವೋಳಿಗೆ 
ಯಂತೆ ರಕ್ಕಸಿಯರ ಮನೆಯ ಬೆಲ್ಲದಂತೆ (ರರ್ಕಾಕ್ಕು. ೦೩-೦5೩). ವಿ. 
(ಹೋಳಿಗೆ ಮುಂತದ ಭಕ್ಷ್ಯಗಳನ್ನ್ನ ತಯಾರಿಸಲು ಬಳಸುವ) 
ಕಣಕವನ್ನು ಲಟ್ಟಿಸಿ ಮಾಡಿದ ಹಪ್ಪಳ ; ಅರೆದಿಂಬಾಗಿರೆ ಬೆಂದ ಪೋಳಿಗೆ 
ಗಳಂ ತಚ್ಚೂರ್ಣಪಂಚಾಂಶಮಾಗಿರೆ ಖರ್ಜೂರಮನಲ್ಲದಂದೆಅಣದ ಪಣ್ಣಂ 
ದ್ರಾಕ್ಷೆಯೆಂ ಮತ್ತೆ ಶರ್ಕರೆಯಂ ಪೊಯ್ದು ಖಂಡಲಡ್ಗುಗೆಗಳಂ 
ಮಾಟಕ್ಕಿಂದುವಾ ಮಾಟಕ್ಕಿಯಿಂ (ಕೋಶ. 6-09). ಹೋಳಿಗೆ : 
೧. ಸೊಗಯಿಪ ಫೃತಪೂರಂ ಹೋಳಿಗೆ ಮಂಡಗೆ . , . ಪೂರಿಗೆ ಮೊದಲಾ 
ಗಿರ್ದ ಪಲವು ಭಕ್ಷ್ಯಮನಾಗಳ್‌  ಆಜ್ಮಯುತಮಪ್ಪುವಂ ಮೆಲ್ಮು 
(ರರ್ಷಿಮ್ಮ, ೦-೦೪೭); ಸೊರ್ಕಾನೆದಿಂಬಂಗಾಡೆ ಹೋಳಿಗೆಯೆಂಬಂತೆ 
(6ರ೯ನೇ. ೬-೬೩ ನ); ಸಮಸ್ತ ಬ್ರಾಹ್ಮಣಸಮಾಜವು ಹೋಳಿಗೆಯುಂಡಿತು 
(ಹಲ್ಮಿ ಬ. 0೩); ನೆರೆಮನೇ ಹೋಳಿಗೆಗೆ ತುಪ್ಪಾ ಕಾಯಿಸಿದ ಹಾಗೆ (ಗಾರೆ). 
೨. ಬೆಂದ ಕಳಿಲೆಯ ಹಿಟ್ಟನಿಳಿಹಿಯಾಜಾಸಿ ಹಲವು ಚಂದದ ಹಸುರು 


೬೦೦೫ 


ಪೋಟ", 


ಗಾಯ ತೆಅದಿನುತ್ತರಿಒಕೊಂಡು . . . ಧೂಪವನಿಡುವುದು ಅದಣಿಕೊಳಗೆ 
ಬೆಂದ ಕಳಿಲೆಯ ಹೋಳಿಗೆಯ ಹೋಳನೊದವಿಸಿದ ಬಳಿಕ ವೊಗ್ಗರಣೆಯಂ 
ಮಾಡುವುದು (ಸೂಕಕಾ- ೬-೪). "ಪುಲ್ಲಿಗೈ' ಪರಾ. 

ಹೋಳಿಗೆ ತುಪ್ಪದಾಗ ಬೀಳು (ಆಲಂ) ಕೆಲಸವು ಕೈಗೂಡು : 

5 ಹೊಂಚು ಗಿಂಚು ಎಲ್ಲಾ ಮುಗಿದು ಹೋಳಿಗೆ ತುಪ್ಪದಾಗ ಬೀಳುವ 
ಹೊತ್ತು ಬಂದಿದೆ (ಇ೪ಕೋಲೀ. ೨೩೨). ಹೋಳಿಗೆಯ ನೈವೇದ್ಯ - (ಆಲಂ) 
ಹೊಡೆತ ; ಪೆಟ್ಟು : ಕೊಡುಶ್ತೀರೋ ಇಲ್ಲವೇ ಎಲ್ಲರಿಗೂ ಹೋಳಿಗೆಯ 
ನೈವೇದ್ಯವಾಗಬೇಕೋ ? (ಕುಗರೋ- ೨). [« ಸಂ. ಪೋಲಿಕ] 

ಪೋಳಿಗೈೆ, ಹೋಳಿಗೆ (ನಾ). ಹೊಪ್ಪಳೆ ; ಬೊಕ್ಕೆ ; ಸ್ಫೋಟಕ, 
ಪೋಳಿಗೆ, ಸೃಟಿಕ, ಪಳಿಕು (ಕಲ್ಮಾಪೆ- ೦೬೦ ಪ್ರಯೋ). ಹೋಳಿಗೆ, : 
“ಹೋಳಿಗೆಯೆಂದು ಸ್ಫೋಟಕಂ” (೪8೫ - ೬೩-೪೩೪); ಸ್ಫೋಟಕ ಶಬ್ದ 
ಕ್ಕಾದ ಹೋಳಿಗೆಯೆಂಬುದುಂ, ಲಂಪಟ ಶಬ್ದಕ್ಕಾದ ಲಂಬಳಮೆಂಬುದುಂ 
ಜಬಿಕ್ಕೆ ಸಂದೇಹಂ (ಕಠುಠ. ೨೨ ನತ್ತ), ಬಸವಳಿದಂಗ ಹೋಳಿಗೆ 
ಮೂ[ಣಕಾ. ವಹಡುವ ಕಾಲ್ಬೀಸುವಾಂತು ಶೀಡುವ ಸುಯ್ಲುಬ್ಬೆ 
ಗೊಂಡೊಡಲಿಂದವೆ ಪಾಡಳಿದನು ಸುಕುಮಾರ (ಣಂ. 9-೩೬). 
“ಹೋಳಿಗೆವಡೆ ' ಪರಾ, [ ಎ ಸೆಂ. ಪೋಟಿಕ, ಸ್ಫೋಟಕ ] 

ಪೋಳಿಸು : ಪೋಟ್‌ಸು ೨ ಮೋ, 

ಪೋಳ್ಕು " ಪೋಟ” ನೋ. 

ಪೋಳ "ಪೋಟ್‌, *' ನೋ. 

20 ಪೋಳ್ಗಳೆ, ಹೋಳುಗಳಿ (ಕ್ರಿ). ೧. ತುಂಡಂಮಾಡು ; ಕತ್ತರಿಸಿ ಹಾಕು ; 
ಕಡಿ: ಹರಿಗಳು . . - ಮಿಗೆ ಪೋಳ್ಗಳೆಯಲೆರಗಿದವಮವಮ ಮಸ್ತಕವ 
(೪೦೫: ೪೨-೬೪). ಹೋಳುಗಳಿ : ೧. ಹೋಳುಗಳೆದನು ಸುಭಟ ನಿಟ್ಟಿಲು 
ಮೂಳಿಯನಂ (ಕುತ್ಕಾರ್ರೋ. ೦೩-೪೦) ; ಕಗ೦ಾಳಕುಜವನು ಮುಸಲ 
ಹತಿಯಲಿ ಹೋಳುಗಳಿದನು (8॥ಾಗ- ೦೦-88-೦೪) . ೨. ನಾಶಮಾಡು ; 
ಧ್ವಂಸಗೊಳಿಸು : ಆಯುಷ್ಯವನು ರವಿ ಹೋಳುಗಳೆಯನೆ ಹರಿಪರಾಜ್ಮುಖ 
ರಾದವರನು (ಳಾಗ- ೨-೨-೩). ೩. ನಾಶವಾಗು ; ಧ್ವಂಸವಾಗು : 
ಕಾಳಗದೊಳೆರಡುದಳದಲ್ಲಿ ವಂದಕ್ಷೋಣಿ ಹೋಳುಗಳೆದುದು ಮೂರುಸಂಜೆ 
ಯೊಳು (ಕಕಂಗ. ೩೩-೦). ೪. ಛಿದ್ರವಾಗು ; ತುಂಡಾಗು : ಸೀಳಿ 
ಬಿದ್ದೆದ್ದವು ಮದೇಭಘಟಾಳಿ ಘೋಟಕನಿಕರ ನೆಲದಲಿ ಹೋಳುಗಳಿದಿರ್ದವು 
(ಕೊರರಾ. ೩-೩-೦೩). [ವೋಳ್ಕ್‌ (<ಪೋಟ್‌್‌,) + ಕಳ್ಳೆ) 

ಪೋಳ್ಗುಟ್ಟು, ಹೋಳುಗುಟ್ಬ (ಕ್ರಿ) . ತುಂಡಾಗುವಂತೆ ಹೊಡೆ; 
ಸೀಳು : ಇದು ತಮಸ್ಸೇಬ ಪರ್ವತವ ಪೋಳ್ಗುಟ್ಟುವಶಕಿಭಿದುರಂ (೨೫, 
11, ೪44 ಕತುರಾಕಾರ್ಯಕ್ರ3)- ಹೋಳುಗುಟ್ಟು : ಬೆಟ್ಟಿಯ ವಜ್ರಕವಾ 
ಟವ ನೃಪ ಹೊೋಳುಗುಟ್ಟಿ ಬಿಟ್ಟನು ನಿಮಿಷದೊಳು (665: ೨೯-೩೬೨) - 

[ಪೋಳ್ಕ್‌ (ಎ ಪೋಟ್‌) -. ಕುಟ್ಟು) 

ಶೋಳ್ಗೈ (ಕ್ರಿ). ಸೀಳು; ಹೋಳುಮಾಡಂ: ನಿಮ್ಮುವಂ ಸೀಳಿ 

ಪೋಳ್ಗೈದು ಕುದಿಸುತ್ತಿಹರು (ಶನರೋ. ೪-೩೦): 
[ಪೋಳ್ಕ್‌ («ಎ ಪೋಟ್‌) *- ಕೆಯ) 

ಪೋಳ್ಡಟ್ಟೆ (ನಾ). (ವೀಳ್ಯದೆಲೆ ಹಾಗೂ) ಚೂರಡಕೆಯನ್ನು ಇಟ್ಟಿ 
ರುವ ತಟ್ಟೆ ; ಫಣಿವಳ್ಳಿಯ ಪರ್ಣ ಸ್ವರ್ಣವರ್ಣದಿ ಕೇವಣಿಸಿರ್ದ ಕಟ್ಟ 
ಕತ್ತುರಿಯ ಮಣಿಯೆನಲುರ್ದಿದ ಫೋಳ್ಮಟ್ಟಿಯ ನಿಟ್ಟಣಿಸಿದರ್‌ ತಲೆಗಿಂಬಿ 
ನಲಿ (ಊಹಕ, ೩೦-೩೬). [ಪೋಳ್ಕ್‌ («ಎ ಪೋಟ್‌) + ತಟ್ಟಿ] 

ಪೋಳ್ಗೂಂಬು (ಕ್ರಿ). ಅಡಕೆಯ ಹೋಳನ್ನು ತುಂಬು : ಕೋಮಲವಡೆದ 
ಬಂದುಗೆವಾಯ್ಸೆ ಪೋಳ್ತುಂಬಿ ಭ್ರಾಮಕವಡೆದು ಚುಂಬಿಸಿದ (ಕಶಕ: 
೦೬-೩೮) - [ವೋಳ್ಕ್‌ (ಆ ಪೋಟಳ್ಳೈ) -- ತುಂಬ] 

ಪೋಟ”. ಪೋಳ್‌,, ಪೋಳ್ನು, ಹೋಳ್‌, ಹೋಳ್ಕು (ಕ್ರಿ). ೦ 


19 


30 


40 


46 


ಪೋಟ್‌, ೬೦೦೬ 
ಕತ್ತರಿಸು ; ತಂಂಡುಮಾಡು ; “ಪೋಟ. ವಿದಾರಣೇ, ಖಂಡೇ ಚೆ. 
ಎರಚನಾರ್ಥೇ ಚ (ಏರ್ಪಡಿಸು)* (ಕಮರ) : ಅಚ್ಚಗೊಂಡದೊಳಗುರ್ವಿಸೆ 


ಸೀಳಿಸಿ ಮಾಣದಿಕ್ಕೆ ಪೋಟಿ ರ್ವಗಿ ಮಾಡಿ ತಾಳಿಸೆ ಸುರುಳ್ವಿನೆಗಂ ನೆಲಕ 
ಸಾಯಂ (ಕಾಂತಿಪು. ೭-೯೫) ; ಎನ್ನನೊದೆದ ನಿನ್ನ ಕಾಲ್ಗಳನೆನ್ನ ಮಕ್ಕಳು 
ಮಾನುಮೊಂದಾಗಿಯುಮೇನಾಗಿಯಂ ೦ ಹೀಳ್ದು ಪೋಬ್ದು ಶಿಂಬೆವು (ಸುಳುರೂ. 
8-6 5) ; ಎಬ್ಬಟ್ಟಿ ಪೆಣ್ಣಳನ್‌ ಪೋಟ್ಡ್ಜನ" (9ಕ್ಕಕ್ಕಾ- 4-9೩). ೨. ಎರಡು 
ಭಾಗ ಮಾಡು; ಸೀಳು : ಪುಲಿ ಬಂದು ಪುಯ್ದು ಬಸಿಜು ಪೋಟ್ಟು 
ನೆತ್ತರಂ ಕುಡಿದು ತೆಗಲೆಯಂ ಪೊಟ್ಟು ತೀಬಾಗಳ್‌, (ನಣ್ಮಾರಾ- 96-೧೪); 
ಚಲದಿಂ ಕೃಷ್ಣೆಯ ಕೇಶಮಂ ಪಿಡಿದ ನಿನ್ನಿಂದಾದಟಲ್‌: ನಿನ್ನು ರಸ್ತ ಲದುಂ 
ಪೋಟದೆ "ಪೋಪುದಲ್ವು (ಶಂಶಥಾ: ೦೨- ೦9೬); ನಸುನೆನೆದೊಯ್ಯ ನುಳೃ ಲರೆ 
ಪೋಟಕ್ಕಿಲೆ ಕಂದದೆ ಕೂಡೆ ಕೆಂಪಿನಿಂ ರಸಮೊಸರ್ವಂತಿರೊಕ್ಕ ನಟ:ದಂಬು 
ಲಕಂ ಕುರುಳಿಂ ಕಟಲ್ಲು ಬಿರ್ದೆಸೆವಲರ್ಗಂ ಮದಾಳಿ ಮೊರೆದೆರ್ದೆಅಗುಶ್ತಿರೆ 
(ಊಲಾವ- ೩-೦೪). ೩. ಸೀಳಿಹೋಗು ; ಬಿರಿ: ನಡುವೆನ್ನೊಡೆದಿರ್ಬಗಿ 
ಯಾಗಿ ಪೋಟ್ಡು ನೀರೇಜಟ್‌ದ ನಾಳಿಪುಣ್ಣೊಡೆದು ಸಾಳಿನೆ ಸೀಳ್ದುದು 
ದೋಣಿವೋ ಪಿನಂ (ಸುಕುಮಾ. 8-0೬); ಬಲ್‌ೌಕೆಯ್ಯಿಂ ನೆತ್ತಿ ಪೋಲ್ವಂತಿರೆ 
ಪೊಡೆಯಲ್‌ (ರಕಳು. ಹ ; ಪೋಲ್ಲುಂ ಬಲ್ಲಿರಿಗಳಂದು ವಜ್ರಾಹತಿಯಿಂ 
(ತರ್ಮಾನು, ೪೩೩ ಪ್ರಯೋ) - ಒಡೆ : ಪುಡಿಮಾಡಂ ; ಹುಡಿಗುಟ್ಟ 


ಪೊದೆದಣ್ಣಾ ನಶೈಲೇ: ಟಾ *ಟಿ**ದು (ಎಕ. 11, ೦೨.೦% ಸು. 700); 


ತಿರಲಲ್ಲಾಯವನೋ ಕಂಲಾದ್ರಿಚಯಮಂ ಬ್ರಹ್ಮಾಂಡಮಂ 
ಪೋಚಕ್ಕಿನೋ (8ಗ2. ೭-೩8)- ೫. ನುಶಮಾಡು ; ಧ್ವಂಸಮಾಡು : 
ನಿಜಾಯದ್ಭುಜಾಬಲದಿಂದೀಟ್ದ ನನೇಕದುರ್ಗಚಯಮಂ ಪೋಲ್ಡಂ ರಿಪು 


ವ್ರಾತಮಂ (860.8-9)- ಪೋಳ್‌,;: ೧. ಬಿಡೆನೀಶಾ ನಿಮ್ಮ ಪಾದಾಬ್ದಮ 
ನೆಲೆಲೆ ಬಿಡೆಂ ಸೀಳ್ಹೊಡಂ ಪೋಳೆ ಡಂ (ಕಳ್ನಾಕ. ೯6) ; ಓರಂತೆ ಹನ 
ನೊಲಿದು ತನ್ನ ಭಾಳಾಕ್ಷಿಯಿಂ ತೋರಕಿಡಿಯಂ ಬಿಡಲಾಕ್ಷಣಂ ರುಧಿರೆಮಂ 
ಪೀರಿ ಮುರಿದಜನೆ ಶಿರಮಂ ಪೋಳ್ದುದು (ಕಂಪು” ೧೯-೧೩) ; ಪಿರಿಯ 
ಪಾವಂ ಪಿಡಿದ ಕರಿಯಂ ಸೀಳ್ವ ಸಿಂಹವಂಂ ಪೋಳ್ವ ಶರಭವಂಂ ಮಾಲಾ 
ಕಾರದಿಂ ಸಾಲೆ ್ಗಂಡೆತ್ತಿ ನಭೋಮುಂಡಳೆಕೆ ಜಿನಿದೊಗೆದು ನೆಗೆವ ಭೇರುಂಡಂ 
ಗಳಿಂ (ಉಕ: 8-38 5). ವಿ. ವೈರಿವೀರಾವನೀಶ್ವರವಕ್ಷಸ್ಮಳಮಂ 
ಸ್ವಖಳ್ಗ ನಖರವ್ಕಾಘಾತದಿಂ ಪೋಳ್ದು ಚತತ ೦೪೩೪, ೦-೦೭ ; ಟೂ 
ಜಂತಿಜಾಯಿಲಂಗಳಂ . . - ಉಂಗುಟದಿಂ ಭಾಳುಗ್ರಂಬರಂ ಪೋಳ್ಗಿತ್ತಿ 
ತನಗಿದಿರಂ ಕಾಣದೆ ಹೆಸೈಳದಿಂ ಕೆಕ್ಕಳಿಸಿ ನೋಡುವೆಗ್ಯಲಂಗಳುಮಂ ಸಾ 
06-06). ೪. ಸೀಳ್ವಿನಿಳೆಯಂ ಕೀಳ್ವಿನದ್ರಿಗಳನಲ ib ತೊಳ್ಳೆ ನೇಳಬ್ಬಿಯಂ 
ಪೂಳ್ವೆನಿದಿರಾದರಂ - . . ಬ್ರಹ್ಮಾಂಡಮಂ ಪೋಳ್ವಿಂ (ತಂತು- ೩೦-೦೦) - 
ಶೋಳ್ಳು : ೨. ಸುರಹೊನ್ನೆಯ ಜಿನನಂ ಸೀಳುತ್ತಂ ಅರುಹ 
ಪ್ರ ಶಿಮೆಯನುಣಕಿ ಪೋ[ಕಾಕಾಂ, ಹೋ]ಳುತ್ತಂ (ಆರರ. ಹ: ೪೩೯-೨೯) ; 
ಮೃತ್ಕುಂಜಯಂ ಗಜಾಸುರನ ಪೋಳುವ ತೆಣದಿ ನೆತ್ತಿಯಂ ಸೀಳ್ದು (ಕರತ. 
೧೬-೬೪. ಹೋಳ್‌ : ೧. ಬಳೆಗಳೆವ ಹೋಳ್ವ ಸಿ:ಳ್ವಾಲ್‌ಸುವ ನೆಜಕಿ 
ಸುಲಿವ ಖಳರ ಕಳಕಳದ ಕೋಳಾಹಳದೊಳಾ ರೌರವಂ ಭಯ್ನುರವಾದುದು 
(ಸಿರ್ಕರಾ: 6-೨0): ಹೋಳ್ಳು : ೧. “ಹೋಳು... ತುಂಡುಮಾಡು ” 
(ಗಂಗಾರು. ೩೫೩೪). ೪, ಹರ್‌ ಶೈಲಮು ಹೋಳು 
ವರು ವಡಬಶಿಖ ತಣ್ಣಿತೆನೆ ಕೋಪಮಂ ತಾಳುವರು (a ೦-3೦); ಅದರ 
* ರೊಕ್ಷಶಿಖರಾಗ್ರ ಮನ್‌ . . . ಮಿಂಚುರಿಯ ಪೊಯ್ಲಿಂದೆ' ಹೋಳುವಾಗ 
ತೂರುವಾಗ ಅದು ಭೂಗರ್ಭದಾಳಕ್ಕೆ ಉರುಳುವುದು (೦ದ್ಮಕ್ರ '1೪, ನಾಟಿಕವ 
ತಕುತ್ಮ)- ೫. ಎನ್ನ ಜನ್ಮದ ಕೋಳಮಂ ಹೋಳಿದನೆನುತ' ಸಲ್ಲೀಲೆ ಸದ್ಭಾ ವ 
ದಲಿ ನುಷಿದ ದೇಶಿಕೋತ್ತ ಮನು (ಸಮ್ಮಕು. ೨-೬) : ಸಚೆರಾಚರಂಗಳ 
ಜಾಲವನು . . , ಅವನಾಜ್ಞೆಯಲಿ ಹೋಳುವನು ಹಣೆಗಿಚ್ಚಿನಲಿ ಹರನು 


ಶಾ 
೦ 


40 


«5 


; ಪೋಳಂತೆ (ಕುರಾಸಾಂ- 


ಪೋಲಿ 


(ಏರಾಗೆ. ೬೩-೫4). ೬. ನಾಶವಾಗು; ಹಾಳಾಗು : ಅಳು ನಗುವನು 
ಸಹಜ ನೆಚ್ಚಿ ಬಾಳುವೆಯ ಹೋಳುವೆಯ ? (ಕಣಕ. ೪0-00). 
(ದೇ. ॥ತವಿ. ಪೋಟ”, ತೆಲು. ಪೋಂಚು; ಪರ್ಜಿ. ಪೋಟ*) 


ಪೋಟ, ಪೋಳ್ಕ್‌. ಪೋಳ್ಕು. ಹೋಳ್ಕು (ನಾ). ೧. ತುಂಡರಿಸಿದ 


ಭಾಗ ; ಚೊರು ; ತುಂಡು; ಕರ್ಪೂರಸಮ್ಮಿಶ್ರಮಪ್ಪ ನೆಲವಶ್ಚಿಯಡಕೆಯ 
ಪೋಟ್ಲಳುಮಂ ಹ್ಯಾ ಬ್ರ ಹ್ಮಯ್ಯಂಗೆ ಕೊಟ್ಟು (ವಠ್ಮಾರಾ- ೭೮-೨೩) ; ನೀ 
[23939- ಸೀ]ಳ್ಸ ಮಾವಿನ ಪೋಟಂದದ ಕಣ್ಣೆ ಬಾಷ್ಪ ಜಲಮು ಚಿತ್ತಕ್ಕೆ 
ಸಂತಾಪಮ: ನಿನಗಂ ಮಾಡಿನನಾವನಾತನೆ ವಲಂ ಗಂಧೇಭವಿದ್ಯಾಧರಂ 
(ಶಂಶಠಾ. ೪-೬೪); ಒಂದು ಪೋಟನಿತಜ್‌ೊಳಿರ್ದುದೊಂದು ೯ಡಿ ಪೀಠ 
ದೊಳಿರ್ದಪುದು (ಸಮತ. ೯-6). ಪೋಳ: ೧. ಸಿರಮೊಡೆದೊಡೇ 
ನಾಯ್ತು ಸರಸಿರುಹಳಂಭವಂ ಧುರವರಿವ್ರನೆ ಬಿರಿದ ಮಸ್ತಕದ ಪೋಳ್ಗಳಂ 
ವರಚತುರ್ವದನಂಗಳಂ ಮಾಡಿಕೊಂಡು ಹರಿಗೆ ಮಾಲಾಂತು 
(ಕೆವಿಫು- ೦೬-೪೦); ಆ ಕುಮುದ್ವತಿ ನರೇಂದ್ರಮಸ್ತೇದ ಮೋಳ್ಗಳನೊಂದಂ 
ಗೂಡಿ ಪಿಡಿದು (ಕೈ ರಾ: ೨೬-೬೬); ಪರಿವಂಳವೆರದ ಪೂಗೀಫಲದ ಪೋಳ್ಗಳ 

ಸರಸವಾಡುತಲೀಯಲು (ಆನಂ: ೦-೩-೩೦)- ೨. ಬಿರುಕು ; 


ಸೀಳು: "ಪೋಳರೆ' ಪರಾ. ೩. ಅಡಕೆಯ ಚೂರು: ಚುಂಬಿಸ 
ಲಾಣ್ಮನ ಬಾಯೊಳು ಪೋಳ್ಗಳ ತುಂಬಿದಳರೆಗಳಿಗೆಯೊಳು (ನೋಶಕ. 


4೨-00). *ಪೋಳ್ಹುಂಬು ' ಪರಾ- ಪೋಳ್ಳು : ೧. ಉಡಿದು ಬಿದ್ದಿದೆ 
ಮುಣಿಮೇಖಲೆ ಸಿಡಿಲುಜ* ಹೊಡೆದ ರೋಹೆಣಪರ್ವತದ ನಿಡುಗಲ್ಲ 
49-9೨). ಹೋಳ್ಕು : ೧. ಎತ್ತಿದದುಭುತ 
ಕೋಪದಲಿ ಹಿಡಿ ಮೊತ್ತಿ ಸೀಳಲು ಹೋಳು ನಿಮಿಷಕೆ ಹತ್ತಿ ಮೂದಲಿಸುತ್ತ 
ಬರುತಿರೆ ಭೀಮ ಬೆಜಿಗಾದ (ಕುವ್ಮಾಸ- ಓಂಇ- ೨-೦೩೦); ರಕುತದ ಜಿಗಿಯ 
ಜೋರಿನಲೆಸೆದವಾ ಹೋಳೆರಡು ರಕ್ಕಸಿಯ (ತೂರಂಾ- ೩-೦ ೨೩); ವೈರಿ 
ಸುಭಟನ ಗದೆಯ ಗದೆಯಲಿ ಹೊಯ್ದು ಮುಗ್ಗೊತ್ತಿ ತ್ತಿದನು ಸಾವಿರಹೋಳೆನಲು 
ಬಿದ್ದುದು ಧರಿತ್ರಿಯಲಿ (ಏರಾಗ- ೦೦-೬೯-೦೬). ಹಿ. ಹೋಳು ಬೆಳ್ಳೆಲೆ 
£ರ್ಪುರಗಳೆ ತಿಂಬ ಗಯ್ಯಾಳರ ತಹುದಚ್ಚರಿಯೆ (ಕಣಾಂ ೨9-೪9) ; 
ತಿಳಿದು ನೋಡಲು ಮಧ್ಯ್ಮರಾತ್ರಿಯನೊಂದರೆಗಳಿಗೆಯ ಮಾಡಿ ಕತ್ತುರಿಯ 
ಗುಳಿಗೆ ಸೇರಿದ ಹೋಳ ಕಾಂತನ ವರಹಸ್ತನಳಿನಕ್ಕೆ ಕೊಟ್ಟಳಳ್ತಿಯಲಿ 
(ನೋಹತ. ೦೬-೩೬): 

ಪೋಳ್ಮಾಡು, ಹೋಳು ಮಾಡು, ಹೋಳ್ಕಾಡು - ೧. ಸೀಳಂ; 
ಸಿಗಿ: ಇಡುಗಟ್ಟಿಗೆಯೊಳಿಟ್ಟು ಬಿಡದೆ ಗರಗಸದಲ್ಲಿ ನಡುನೆತ್ತಿಗಳನರಿದು 
ಪೋಳ್ಮಾಡುವಾಗಳಡರ್ದು ಬಿಡಿಳುವರೆ ಸಶಿಸುತರು (ಗುರುಶೋ: 
ಹುಡುಗನು ಕೋಪದಿಂದ ಗೊಂಬೆಯನ್ನು ಎಸೆದು ಎರಡಾಗಿ ಹೋಳು 
ಮಾಡಿ ಬಿಟ್ಟನು. (ಊಂ), ೨. ಒಡೆದು ಹಾಕು; ಪುಡಿ ಮಾಡು : 
ವಿಜಯಾರ್ಧಶೈಲದೊಂಕ್ಕಿದ ಪಡಿಯಾ ನೂಳೆ ಹೋಳನ್ಮಿಡಿ ಬಿಡುವೆನೊಣಗಿದ 
ಬರಹಾಳೆಯನೊಡೆಯ ಹೊಯ್ವಂತೆ (ಕರತ. ೨೯-8೫). ಪೋಟಣಿಗು, 
ಹೋಳಾಗು ಎ ೧. ಸೀಳಂ; ಬಿರಿ: ಪೋಬೂಾದತ್ತೆನ್ನ ಹೃದಯುಎಂದು 
ಲಲಿತಾಂಗಿ (ಉದ್ಕಟಿ. ೭-69) ; ನಾಗನಿವಾಸವೂಲವ ಮರಂ ಶಶಕಂ 
ಮೃಗವೆಂದೆನುತ್ತೆ. ಪೋಬಣಾಗಿರ:ತಿರ್ಪುದೇನದು ಎಚಿ:ರಿಸಿ ನೋಡು 
ವಡಿಂದುಮುಂಡಲಂ (ಕರ್ಕಶ. ೦-೩೬); ಹಿಳಿದ ಲೋಹದ ಸೀಸಕಂಗಳ 
ಬಲಿಸಿದರು ಹೋಳಾದ ಕವಚನ ಹೊಲಿಸಿದರು (ಳುವ್ಮಾಂ. 3-4೬) - 
೨. ಚೂರಾಗಂ ; ತುಂಡಾಗು : ಇಳೆಗವನ ತಲೆಯನು ಬಿ.9ಕ್ಕಿದನೆ 
ಕಪಾಲ ಸಾವಿರಹೋಳಹುದು (ಕುವ್ಮಾರ್ರೋ. ೦9-90) ; ಎರಡು ಹೋಳಾಗಿ 
ಬಾಳೆಯ ಕಾಯೊ ಸಂಬಳಿಸಿ ಸ:ಭಾರವುಂ ತಂಬಿ (ಸೂತಂ. 
೪-೬೨). ಹೋಳಡಕೆ < ಶುಂಡಂಮಾಡಿದ ಅಡಕೆ; ಅಡಿಕೆಯ ಚೂರು: 
ಹೋಳಡಕೆ ಬಿ? ಎಲೆ ನೀವೆ ಕೊಳ್ಳಿರಿ ಕೊಳ್ಳಿರಿ (ನಾಶ. ೦೬೫) $ 


೦-೪0) :' 


ಪೋಟಕ 


[( ಆ ಪೋಟ. / ತಮಿ. ಪೋಟ್‌ ; ಮಲ. ಪೊಳಿ, ಪೊಳುಕ್ಕ; 
ತುಳು. ಪೂಳು ] 
ಪೋಟ್‌, ಹೋಟ್‌ (ನಾ). ೧. ಮರದ ಪೊಟರೆ: ಡೊಗರು : 
ಕಳ್ಳರಂತೆಗೆಯ್ವೆಮೆಂದೊಡಂಬಟ್ಟು ಕಳ್ವಲ್ಲಿಯೆಲ್ಲವೆಂಟನೆಯ ಭಾಗಮಂ 
ಮರದ ಪೋಟಕೊ[ಾಕಾಂ” ಪೊಟಿಲೊ, ಪೊಳೊ)ಳಟ್ಟು ದಿವಸಕ್ಕಂ 
ಪೋಪರ್‌ (ಕಠ್ಮಾರಾ- 3೦-೬); ಪೆರ್ಮರಂಗಳ ಪೋಟ್ಲಳೊಳಗಣಿಂದಮೊಗೆದ 
ಕೇಸುರಿಗಳ ಬಳಗದಂತೆ (ಶುಕ. ೦೦-೭೦ ನ); ಪೋಬಟ್ಲಳಿಡೆಯಲ್ಲಿ ಕವಲ್ಲಣೆ 
ಯಲ್ಲಿ ಸುತ್ತಲುಂ ಗಿಳಿಗಿಳ ಹಿಂಡುಗಳ್‌ ನೆರೆದು ಕೂಡಿಯುಮಲ್ಲಿ 
ಸಹಸ್ರವಂ20 ನಿರಾಕುಳಮನುರಾಗದಿಂ ಪಲವುದೇಶದೊಳಿರ್ಪುವು ಬಂದು 


ಭೂಪತೀ (ಕಾರಂಫೂ. ೧೨:೬). ೨. ಪೊಳ್ಳು; ಜಳ್ಳು: ಪೋಟ್ಕಿರ ? 

ಪರಾ. ಹೋಟಖ್‌: ೧. “ಕೋಟರಮಾಗಿ ಕೂಟವೆಂನೆ ಹೋಟಕ್ಕು 

[ಕಕಾಂ- ಪೊಟಲಕ್ಕು]” (ಕುಂಗರಾ: ೩೨-೩): "ಪೋಟಿ, ' ಪರಾ. 
[ದೇ.8 ತವಾ. ಪುಟ್‌, ಪೊಳ್ಳೆ,) 

ಪೋಲಟಲ್‌, ಪೋಳಲ್‌ , ಹೊಳಲ್ಲು (ನ): ಮರದ ಡೊಗರು; 

ಪೊಟರೆ; ಕೋಟರ; “ಕೋಟರಸಹ್ವಯಂ ತಾಂ ಪೋಟಲ್‌” (ವಸ್ತಾಕೋ- 


೩೦೬); ಪೋಟಲ ಪಾವಡರೆ ಮರದ ಮೊದಲೊಳ್‌ ಬೀಟಲ್‌ 
ನಿಲ್ವಂತೆ ನಿಶ್ಚಲಂ ಮುನಿ ನಿಂದಂ (ಕಾಂತಿಪು. ೯-೦೦೬); ಬಸಿಅನಪ್ಪಿದ 
ಮಂಗಳಂ ಹೊತ್ತು ಸಾಲ್ಲೊಂಡು ಮರದ ಮೋಟಲ್ಲಿ ಸಾರ್ದುವು 
ಕೋಡಗದ ಹಿಂಡು (9ತಂಪು- ೯-೦೬ ರಗಳ); ಪೋಟಲೊಳಗಿರ್ದ ದುಷ್ಟ 
ವ್ಕಾಳಂ ಮುಳಿದೆನ್ನ ಕೈಯನೌಡಲ್‌ (ಕಳು. ೨ 000). ಪೋಳಲ್‌ : 
ಪೋಳಲೊಳಗಣ ಬುಲವಿಹಂಗಂಗಳನೆಅಂಕೆಯೊಳಿಆುಂಕಿಕೊಂಡು ಪಾಣಿ 
ಲನುವಾಗಿ ತೂಅಲ್ಲೊಂಬಿನೊಳಿರ್ಪ ವಿಹಂಗಸಂಕುಳದಿಂದತಿಸೌಂದರ್ಯಮಂ 

. ಒಳಕೊಂಡಿರ್ಪುದು. (೧- ೧-೦೨6 5). ಹೊಳಲ್ಲು: ಪ್ರಳಯ 
ಫಣಿಯಣಲ ಹೊಳಲೊಳಗೆ ಕೈಯ ನೀಡಿ ದಾಡೆಯಂ ಮುಜ್‌ಯ 
ಬಡಿವಂತೆ (ಹತಳಾ- 6-00): ಬೆರಣಿಯ ಶಿಖಿಯಂ ಹುಣಿಸೆಯ ಹೊಳ 
ಲೊಳಗಿಕ್ಕುತ ಕ್ಷಣದೊಳ್ಳೂಕ್ಕಳಿದನಸುವನಾ ಮಹರಾಜಂ (ತತ್ಮಕಾ- ೩-೩೪). 

[ಪೋಟ್‌ + - ಅಲ(್‌./ತಮಿ. ಪೊಳ್ಳಲ್‌, ಪುಟಲ್‌] 
ಪೋಟಲ್ಹೋರ " ಪೊಬಲ್ದೋರ ' ನೋ. 
ಪೋಟೌಸ್ತು ಪೋಳಿಸು, ಹೋಳಿಸು (ಕ್ರಿ). ೧. ಚೂರಂ ಮಾಡು; 
ತುಂಡಂ ಮಾಡಂ : ಈಗಳೆ ಕೊಂದು ಪೋಟ್‌ಸಿ ತಾಳಿಸಿ ಗಮ್ಮನೆ ನಿಮ್ಮ 
ನೆಮ್ಮ ಮಾಲಿನಿಯರ್ಗೆ ಬಲಿಗ:ಡುವೆ೨ (೧ ರಿತ್ಕ. ೦೦೨-೪). ಪೋಳಿಸು: 
೧. ಕೆಂಡನಾ ಸಮಯದೊಳ" ಕಮಲಜಂ ಹರಕರದೆ ಖಂಡಿಸಿದ ಅನ್ನುತ್ತೆ 
ಮಾಂಗಮಂ ರುಧಿರಜಲಮುಂಡು ಮೋಳಿಸಿದ ನಯನಾಗ್ನಿಯಂ ಪೊಗಳುತಿಹ 
ಸಕಲವೃಂದಾರಕರನು (ಕಂತು: 06-0೬). ಹೋಳಿಸು: ೨. ಎರಡಾಗಿ 
ಭಾಗಮಾಡು ; ಸೀಳು: ನರಗೆ ಕೊಟ್ಟನು ಹೋಳಿಸಿದ ಕರ್ಪುರದ 
ವೀಳೆಯವ (ಕುಕ್ಶಾರ್ರೋ. ೦೦-೩೬) ; ನಾರು ಬಲಿಯದ ಹುಣಸೆಕಾಯ 
ಮಾವಿಗಕಾಯನಾರೈದು ಕೆತ್ತಿ ಕಿಣದಾಗಿ ಹೋಳಿಸೆ (ಸೂಕಕಾ. ೩-೦೦). 
೩. ಮಂರಿಯುವಂತೆ ಮಾಡು ; ಒಡೆಯಂಂವಂತೆ ಮಾಡು : ರದನದಿ 
ಹೋಳಿಸುವ ಖಾತಿಯಲಿ ನಾನಾವಿಧದ ಕೊಲೆಗಳಲಿ ಕಾಲನೊಗಡಿಸೆ 
ಕೊಲುವ ಮದಗಜಚಾಲಗಳೊಳಾರೋಹಕರು ಕೆಂಗೋಲ ಮಳೆಗಣ! 
ದಾರಿದರು ನೃ ಪಸೇನೆಯೆರಡಜಲಿ (ಕಾಕಾ: ೪.6೩). 

[ಪೋಟ + - ಇಸ್ಕು) 

ಪೋಲ್ಗ ಡಿ, ಹೋಳುಗಡಿ (ಕ್ರಿ). ಚೂರಾಗುವಂತೆ ಕತ್ತರಿಸು,- 
ತುಂಡರಿಸು: *ಪೋಬ್ಲಡಿವೋಗು”' ಪರಾ. ಹೋಳುಗಡಿ : 
ಹೋಳುಗಡಿದನು ಹತ್ತೂವಿಶಿಖದಿ ಜೋಲುತಿರ್ದುದು ಕರುಳು ಪನಸಗೆ 


(೪ೌ8ಿರಾ- ೨6-೪೪). [ಪೋರ್ಟ್‌ 4 ಕಡ್ಮಿ) 


೬೦೦೭ 


ಪೌಂಡರ್ಯ 


ಪೋಬ್ಲಡಿವೋಗು (ಕ್ರಿ). ಚೂರಾಗುವಂತೆ ಕತ್ತರಿಸಿ ಹೋಗು; ಛಿದ್ರ 
ವಾಗು : ಅಂದು ಚಂಡಿಕೆಯ ಕೂರ್ವಾಳಿಂ ಪೋಟ್ಸಡಿವೋದ ಮಹಿಷಾಸುರನ 
ಬಿರಿವೊಡೆಯಿ೨ಂ ಸುರಿದ ದಂಡೆಗರುಳ್ಗೆ ಪಾಸಟಿಯಪ್ಪ ಅರೆಜರಿದ ಜಾದಿನ 
ಕೋಡುವೆಟ್ಟನೊತ್ತುಗೊಂಡು ಸಿಂಧೂರವಿಲಿಪ್ತಮದಸಿಂಧುರಗಂಡಮಂಡಲ 
ದೊಂದು ಪಾಂಗಿನಿಂ ತೋರ್ಪ ತಟ್ಟಲಿಂ (ಕಾತುಿಕ್ಕ. ೬೨-೦೪)- 

[ ಪೋಲ್ಲಡಿ 4+ ಪೋಗ್ಕು (« ಪೋ,)] 

ಪೋಟಕ್ಕಿದಜಿ* (ಕ್ರಿ). ಹೋಳಾಗು ; ಬಿರಿ; ಬೀಗಿ ಬೆಳೆದು ಕೆಂಬಿತ್ತು 
ಗಳಿಂ ಪೋಟಕ್ಲಿದರ್ದಿರೆ ದಾಳಿಂಬದ ತಾಲ್ಗಳ್‌ ನಿಟ್ಟಿಪರ ದಿಟ್ಟಿಗಿಟ್ಟಳ 
ಮೆಸೆಗು೦ (ಶಶ್ಮಾಶು- ೦೯೩ ವ್ಯಾಕ್ಕಾ), [ಮೋಲ _.- ಕೆದಣ) 

10| ಪೋಟ್ಮರ (ನಾ). ಟೊಳ್ಳಾದ ಮರ; ಇಳ್ಳಾಗಿರಂವ ವಂರ: ಅಲ್ಲಿ 
ತನ್ನಂ ಕಾಣಲೊಡನಿರ್ಮಡಿಸಿದ ಶೋಕದಾವಾನಲನೆರ್ದೆಯೊಳ್‌ ಪೋಟ್ಮರದ 
ಕಿರ್ಚಿನೆಂತಳುರೆ ತಳಮಳಗಾಗಿ (ಕಾಂತಿಫು. ೦-೪9 ನ); ಪಟುಗಟ್‌ದಟಿಲ 
ಕರ್ಚು ಪೋಟ್ಮ [ಶಾ8ಾಂ. ಪೊಳ್ಮ]ರದ ಕಿರ್ಚಿನಂತೊಳಗೊಳಗಳುರೆ (ಅರ್ಥನೇ. 
೬-೦೨ ನ). [ಪೋಲ್‌ ಮರ್ಕ? 

೩6, ಹೌಂಚಾಯಿಸು (ಕ್ರಿ). ೧. ಸೇರುವಂತೆ ಮಾಡು ; ತಲುಪಿಸು: ವೀರ 
ರಾಜೇಂದ್ರವಡೆಯರವರು ಸರಕಾರದ ಫೌಜಿಗೆ ರಸದು ವಗೈರೆ ಸಾಮಾನು 
ಪಾಂಚಾಯಿಸಿ ಕುಂಪನಿ ಕೆಲಸಕ್ಕಾಗಿ ಮೆ:ಹನತ್ತತ್ತಿ ಮಾಡಿದರಿಂದಾ (ಉಾಠೇಂದ್ರ - 
3೩9). ೨. ನ್ಯಾಯವಿರಂದೃವಾದ ಬೋಧನೆಯನ್ನು ಮಾಡಂ : (4): 

[ ಪೌಂಚ್ಮಾ (ಐ « ಹಿಂ. ಪಹುಂಚಾನಾ) ೬ - ಇಸ್ಕು) 

39 ಪೌಂಚಿ, ಪವುಂಚಿ, ಪೊಹಚಿ, ಪೋಂಚೆ. ಪೋಚು, ಪೋಚ್ಕೆ, 

ಪೋಹಚೆ, ಪೌಚಿ (ನಾ). ಮಂಂಗೈಗೆ ತೊಡಂವ ಒಂದು ಬಗೆಯ 

ಆಭರಣ : “ಆವಾಪಕಃ, ಪಾರಿಹಾರ್ಯಃ__ ೨ ಸೂಡಗವೆಂಬ ಕಡಗ. 
ಚೂಡಾಲುಂ, ಪೌಂಚಿ . . . ಮುಂಂತಾದ ಹಸ್ತಾಭರಣ” (ಸಿರ್ಕಾಂಿ. ೨೦೦); 
ಓಲೆ ಮೂಗುತಿ ಕೊಪ್ಪು ಮೇಲೆ ರನ್ನದ ಕುಸುಮ ಕೀಲು ಚಿಂತಾ ಪೌಂಚಿ 
ಕಡಗ ಹೊನ್ನಬಳೆಯುು (ಕರ. ೦೩೪೯); ಮುಂಗೈಯಲ್ಲಿರುವ ರತ್ನ 
ಖಚಿತವಾದ ಪಟ್ಟಿಕಡಗ, ಅದರ ಮೇಲೆ ಮುದ್ದಾದ ಪೌಂಚಿ (ಕುಂ. ಳಂ). 
ಪವುಂಚಿ : (೪)- ಪೊಹಚಿ: ಕೈಯೊಳಗಿನ ಆರುತೊಲೆಯ ಪೊಹಚಿ 
ಕಳೆದನು (ಕಹಯ: ೪೨೦೯೬). ಶೋಂಚೆ ; “ಪುರಿಹಾರ್ಯ-ಮಂಂಗೈ 
ಆಭರಣ; ಪೋಂಚೆ” (ಗಂಗಾಶು. ೨೦೬) - ಪೋಚ್ಚು : ಮುಂಗೈಗೆ ಕಟ್ಟಿದ 
ಪೋಚು, ಬೆರಳಿಗೆ ಹಾಕಿದ ಉಂಗುರಗಳು (9ಕೋಳ. €). ಪೋಚೆ,: 
ಮುತ್ತಿನ ಪೋಚೆಯು ಕೈಯ್ಕಾಗ . . . ಹೂವಿನ ಜರದಂಗಿ ರವಿಶಂಕರ 
ತೊಟ್ಟಿಹನು (ಸಿರ್ಮ ತ. ೦೯-೪೨); ಒಂದು ಕೈಯ ಮುಂಗೈಯಲ್ಲಿ ರಿಸ್ಟ್‌ವಾಚು, 
ಇನ್ನೊಂದು ಕೈಯಲ್ಲಿ ಪೋಚೆ .  . ಧರಿಸಿದ್ದನು (ಸರೀ. 9೩)- ಪೋಹಚೆ: 
ಕೈಯೊಳಗಿದ್ದ ರತ್ನಜಡಿತ ಪೋಹಚೆಯನ್ನು ಕೊಟ್ಟು ಅವರನ್ನು ಹಂದಿಗೆ 
ಹೆಚ್ಚಿದೆನು (ಕುಂತಳ, ೦೦೬). ಪೌಚಿ: ಕೈಗಳಿಗೆ ಹಾಕಿದ ಚಿನ್ನದ ಪೌಚಿ 
ತಿರುವುತ್ತಾ ಅತ್ತಿಗೆ ನರಸಮ್ಮ * . - . ಬೆಳಿಗ್ಗೆ ಬತ್ತೀನಿ ಅಂತ ಹೇಳೂ 
ಅಂದ್ರು" ಎಂದಳು (ಸರಕು. ೦೫) - 
[+ ಹಿಂ. ಪಹುಂಚಿ ; ಮರಾ. ಪೋಹಂಚೀ, ಪೋಂಚೀ, ಪೌಂಚಿ:./ 
ತಮಿ. ಪೋಣಗ್ವ್‌ ; ತುಳು. ಮೌಂಚಿ, ಪವುಚಿ ; ತೆಲು. :ಪೋಂಚಿ) 
40| ಹೌಂಡರೀಕ (ಗು). . ೧. ಕವಂಲಗಳಿಗೆ ಸಂಬಂಧಿಸಿದ. ೨. ಕಮಲ 
ಗಳಿಂದ ರಚಿತವಾದ. (ನಾ). ೩. ಒಂದು ಬಗೆಯ ಕುಷ್ಮರೋಗ. 
೪. ಹನ್ನೊಂದು ದಿನಗಳವರೆಗೆ ಮಾಡುವ ಸೋಮಯಾಗ : 
ವಾಜಪೇಯ ಪೌಂಡರೀಕಾದಿ ಮಹಾಕ್ರೆತುಗಳಂ ವಿತ್ಯೇಟ್ಬ ಕಾಮ್ಕೇಷ್ಟಿ 
ಮೊದಲಾದವುಗಳಂ . . . ಕ್ಷತ್ರಿಯನಾದೊಡೆ ಅಧಿಕೃತಮಾಗಿ ಮಾಳ್ಪುದು 
(ಬೇಕ. ೧೪). (ಸಂ.] 

ಪೌಂಡರ್ಯ (ನಾ). (ಕಣ್ಣಿನ ರೋಗಗಳಿಗೆ ಔಷಧಿಯಾಗಿ ಬಳಸುವ) 


46 


ಪೌಂಡಿಮನೆ 


ಬಿಳಿನೈದಿಲೆಯ ಗೆಡ್ಡೆ: “ಪ್ರಪೌಂಡರೀಕಂ, ಪೌಂಡರ್ಯಂ....೨ ಪುಂಡರೀಕ 
ನೆಂಬುವ ಗ್ರಂಧ್ಯದ್ರವ್ಯದ ಹೆಸರುಗಳು , , . ಇದು ಬಿಳೀನೈದಿಲೆಗಡ್ಡೆ” 
(ಸಿರ್ಮಾತಿ: 0೪0) - [ಸಂ.7 

ಪೌಂಡಿಮನೆ (ನಾ). ತೊಂಡುದನಗಳನ್ನು ಹಿಡಿದು ಕೂಡುವ ಸ್ಥಳ; 
ಕೊಂಡವಾಡ : ರಾಮಯ್ಯನು ತನ್ನ ತೊ:ಟದಲ್ಲಿ ಮೇಯುತ್ತಿದ್ದ 
ತೊಂಡುದನವನ್ನು ಹಿಡಿದು ಪೌಂಡಿಮನೆಗೆ ಹಾಕಿದನು (ಊಂ) - 

[ಆ ಪೌಂಡು + ಮನೆ] 

ಪೌಂಡು (ನಾ). ೧. ರೋಮನ್‌ ಪದ್ಧತಿಯ ತೂಕದ ಒಂದು 
ಏಕಮಾನ : ಒಂದುದಿನಕ್ಕೆ ೨೦ ಪೌಂಡು ಒಣಮೇವಿನ ಈಡುಣಿಸು 
ಶಿನ್ನುದದಕ್ಕೆ ೮೦ ಪಾಡು ನೀರು ಬೇಕೆಂದು ತಿಳಿದುಬಂದಿದೆ (ಗೋಗ್ರಾಸ. 
46). ೨. ಇಪ್ಪತ್ತು ಹಿಲಿಂಗುಗಳ ಬೆಲೆಯುಳ್ಳ ಒಂದು ನಾಣ್ಯ : 
ಬ್ರಿಟಿಷರ ಒಂದು ಬೆಳ್ಳಿಯ ನಾಣ್ಯ (೩ 3 ಪೌಂಡು) (Skilling: 
ಇಂಕಂ): ಮೊದಲಿನ ನಾಲ್ಕು ವರುಷಗಳಲ್ಲಿ ಒಂಬೈನೂರು ಪೌಂಡುಗಳ 
ಸಾಲವು ನಮ್ಮ ಆಫೀಸಿಗೆ ಬಿದ್ದಿತು (ಕಂ8ಫ್‌. ೨೦೪). ೩. ಎ ಪೌಂಡಿವಂನೆ ; 
ಸದರಿ ಡಿಸ್ಟ್ರಿಕ್ಟ್‌ ವಹ್ಮಾಜಿಸ್‌ಟ್ರೇಟರುಗಳು ಪಾಂಡಿನಲ್ಲಿ ಕೂಡುವ ದನ 
ಕರುಗಳಿಗೆ ನೀರು, ಮೇವು ಕೊಡುವ ಏರ್ಪಾಟನ್ನು ಮಾಡುವರು 
(ಗ್ರಾ ಮೂಳ. 009) - (+ ೦. Pound] 

ಪೌಂಡ್ರ (ನಾ). ಬಿ. ಒಂದು ಬಗೆಯ ಕಬ್ಬು; ಪಟ್ಟಿಗಳಿರುವ ಬಿಳಿಯ 
ಕಬ್ಬು. ೨. ಭೀಮನ ಶಂಖ. ೩. ಆಯಾ ಮತೀಯ ಲಾಂಛನವಾಗಿ 
ಧರಿಸಂವ ತಿಲಕ, ಬೊಟ್ಟು ಮುಂತಾದ ಗಂರುತು. ೪. ಒಂದು 
ದೇಶ ವಂತ್ತೂ ಆ ದೇಶದ ಜನ. [ಸಂ.] 

ಪೌಂಡ್ರಕ (ನು). ೧. ಒಂದಂ ಬಗೆಯ ಕಬ್ಬು. ೨. ಭೀಮನ ಶಂಖ: 


೬೦೦೮ 


ಕಾಡೆ 
೦ 


20 


ಹಳಚಲನುವಾಯುಂಭಯಸೇನಾಜಲಧಿ ಕಳಕಳ ಮಿಗಲು ಮಾರುತಿ ಮೊಳಗಿ | 


ದನು ಪೌೌಂಡ್ರಕವ ಭೂಪನನುಂತವಿಜಯುವನೆ (ಕುವ್ಕಾಭೀ- ೩-೦) - 
೩. ಪುಂಡ್ರವಂಶದ ವಸುದೇವನೆಂಬ ರಾಜನ ಮಗ : ಪೌಂಡ್ರಕ 
ನನಂದೀತ ಕೊಂದನು ಹಂಸ ಡಿಬಿ.ರನೀತನೊರಸಿದನರಸ ಚಿತ್ತೈಸು 
(ಉುನ್ಮಾಉ, ೪-೩9. p ಪುಂಡ್ರವಂಶದ ವಸ:ದೇವನೆಂಬ ರಾಜನ 
ಮಗನಾದ ಇವನು ವಸಂದೇವಪುತ್ರ ಶ್ರೀಕೃಷ್ಣನಂತೆಯೇ ಕೀರ್ಶಿ 
ವಂತನಾಗಬೇಕೆಂಬ ದುರಾಸೆಯಿಂದ ಶ್ರೀಕೃಷ್ಣ ನಂತೆಯೇ ಶಂಖಚಕ್ರ 
ಗಳನ್ನು ಧರಿಸಿದ್ದು, ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗಿ 
ಸೋತು ಹತನಾದನು, ೪. ಪೌಂಡ್ರಕದೇಶದ ಜನ. [ಸಂ. 

ಪೌಗಂಡ (ಗಂ). ೧. ಹುಡಂಗುತನದ; ಬಾಲಿಶ. (ನಾ). ೨. ಐದರಿಂದ 
ಹದಿನಾರಂವರ್ಷಗಳೊಳಗಿನ ವಯಸ್ಸು ; ಬಾಲ್ಕ. ೩. ಹುಡುಗ; 
ಬಾಲಕ : ಕಜ್ಬಸಿದಿರಲ್ಲ ನಾವು ಹುಟ್ಟಿದಂದಿಂದೀಗೆ ನೀವು ದುಷ್ಟಸಂಸ 
ನಷ್ಟವಾಗಿ ಹೋದ ಷ್ಟಬಡಿಸಿದನು ನಿಮ್ಮ ದಿಷ್ಟಾ , ಹತನಾದ ನಮ್ಮ 
ಪುಟ್ಟ ಪೌಗಂಡ ಕೈಶೂರತನದಿ (ಶ್ರಸಥಾ- ೬೩-೨೭). [ಸಂ.] 

ಪೌಚಿ "ಪೌಂಚಿ' ನೋ. 

ಪೌಜಿಕ್ಕು (ಕ್ರಿ). ಸೇನೆಯನ್ನು ಸಿದ್ಧ ಪಡಿಸಂ; ದಂಡನ್ನು ಸಜ್ಮಗೊಳಿಸಂ: 
ಮುಂತೆಡಬಲದಿ ಪೌಜಿಕ್ಸಿದ ಚಂದ್ರವಸಂತಮಂದಾನಿಲಾದಿಗಳು ಪಂತದ 
ಬಿನ್ನಹವನು ವಾಡಿದರು ರತಿಕಾಂತಂಗೆ ಕೈ ಮುಗಿದೊಡನೆ (ಮನೋಜ. ೬-೨೦). 

[ಪೌಜು (ಎಫಘೌಜು) 4 ಇಕ್ಕು] 

ಪೌಜು " ಫೌಜು ' ನೋ. 

ಖೌಜುಗಂದಾಯ (ನಾ). ಸೇನೆಯಂ ಸಲುವಾಗಿ ಹಾಕುವ ತೆರಿಗೆ ಕರ : 
ಪೂರ್ವದಿಂದ ನಡೆದುಬರುತ್ತಿರುವ ದೇವದಾಯ ಬ್ರಹ್ಮದಾಯ ,. , 
ರಕ್ತಕೊಡಗೆ ವಖಂತಾದುವೇನೂ ಹೆಚ್ಚು ಕಡಿಮೆಯಾಗದಂತೆಯೂ ಆವೊಂದು 
ಈ ಪೌಜುಗಂದಾಯಕ್ಕೆ ಒಳಸೇರದಂತೆಯೂ ನಮ್ಮ ಕರಣಿಕರು ಎಚ್ಚಶ್ತಿರ 


40 


ಪೌತ್ರ 


ಬೇಕು (೭ರುಗಂ: ೩೬-೨೩). [ಮೌಜಂ (ಎಫೌಜು) 4 ಕಂದಾಯ] 

ಪೌಜುದಾರ * ಫೌಜುದಾರ ' ನೋ. 

ಪೌಜುದಾರಿ " ಫೌಜುದಾರಿ? ನೋ. 

ಪೌಜೊಡೆ (ಕ್ರಿ). ಸೈನ್ಯವನ್ನು ಭೇದಿಸು, ಚೆದರಿಸು: ಪೌಜೊಡೆಯದೆ 
ಪೊಅಗೆ ನಿಂದು ಪ್ರಯಿಲೊಳ್‌ ಪೊಲಂಬುಗೆಟ್ಟುದಂ ನಿಟ್ಟಿಸಿಯೋಡಿಪೋದರ 
ವೆಂಡಿರೋಲೆಯುಟ*ದುದು (8ಕರಂ. 9೨-೦೬). [ಪೌಜು( ಎ ಫೌಜು) -. ಒಡೆ] 

ಪೌಜೊಡ್ಡು ಕ್ರಿ): ಪಡೆಯನ್ನು ಎದುರಿಸಂ ; ಸೇನೆಯನ್ನು ಒಡ್ಡು; 
ದುರುಳರಕ್ಕಸ ಜಂಭನಾಜ್ಞೆ ಯಿಂ ದಾನವರ ಬಲಮಿರದೆ ಪೌಜೊಡ್ಡಿತು 
(ಕೆಂಪು. ೪೩-೩). [ಪೌಜು (ಆ ಫ್‌ಜು) + ಒಡ್ಡು) 

ಪೌಡರ್‌ “ಪೌಡರು” ನೋ. 

ಪೌಡರು, ಪೌಡರ್‌ (ನಾ). ಮುಖ ಮತ್ತು ದೇಹಕಾಂಶಿಯನ್ನು ಹೆಚ್ಚಿಸಿ 
ಆಹ್ಲಾದಕರವಾಗಿರುವಂತೆ ಮಾಡುವ ಸುಗಂಧೆಯುಕ್ತವಾದ ಪುಡಿ: 
ನಿನಗೇಕೆ ಬಣ್ಣ ಪೌಡರುಗಳ ಅಳಿಯಾಸೆ ಸಹಜಾಭಿರಾಮೆ ನೀನೈಸೆ (ತಂದ್ರರೀ. 
೪೬-6೨); ಒಳಗಡೆ ಕನ್ನಡಿ, ಪೌಡರು, ತುಟಿಯ ಕೆಂಬಣ್ಣ . . . ಇವಿಬ್ಬವೆ 
(ಕೈಗಾಳ- ೦೨). ಪೌಡರ್‌ : ಸ್ನೋ, ಪೌಡರ್‌ ಬಳಿದುಕೊಂಡು ... ರೇಸ್‌ 
ಕುದಂರೆಯಂತೆ ನಡೆಯುವುದು ಅವಳಿಗಿನ್ನೂ ಬಂದಿರಲಿಲ್ಲ (ಮೂರಾನ- ೯೪)- 

[+ 9. Powder] 

ಪೌಣಪಟ, ಪೋಣಪಟ್ಟು (ನಾ). ನಾಲ್ಕನೆಯ ಮೂರು ಭಾಗ; 
ಮುಕ್ಕಾಲು ಭಾಗ : ಎಷ್ಟು ಕಿಮ್ಮತಿಯ ಮಾಲ ರವಮನೆ. ಮಾಡಲ್ಪಟ್ಟ 
ದೆಯೋ ಅದಕ್ಕಿಂತ ಕಡಿಮೆ ಚಿಲೆಯ ಅಂದರೆ ಪೌಣಷಟ (4) ಅಥವಾ 
ಅದಕ್ಕೂ ಕಡಿವೆ೨ ಬೆಲೆಯ ಹುಂಡಿಗಳು ಇರಬೇಕಾಗುತ್ತವೆ (ಮುಂನಿಮ್ಮ. 
೨೬೨). ಪೋಣಪಟ್ಟು : ಯಾವದು ಕಛೆ ವಜನ ಇದ್ದೀತು ಅದರ ಸೂಶ್ಶಿ೯. 
ಮಣು ಮಾಡಬೇಕು, ಅಂದರೆ ಅದರ ಪೋಣಪಟ್ಟು ಮಾಡಬೇಕು 
(ಮುಂಠಿವ್ಶಾ- ೦೩೨). [(«-ಮರಾ. ಪಾಊಣ್‌ವಾಟಾ)] 

ಪೌಣಿಗೆ ' ಪವಣಿಗೆ ' ನೋ. 

ಪೌಣೆ "ಪಂವಣ' ನೋ. 

ಪೌತವ (ನಾ). ಒಂದು ಬಗೆಯ ಅಳತೆ ; “ ಪೌತವ_ಪಲ ಕರ್ಷಾದಿ 
ಗಳಿಂದಳೆವ ಅಳತೆ ” (ವಾತರಾ - ಕಿ). Wi ಸಂ. 

ಪೌತಿ, ಪವುತಿ. ಫೋತಿ, ಫೋತಿ (ನಾ). ಸಾವು; ಮರಣ : ಪೌತಿಯಾದ 
ಒಬ್ಬ ಮನುಷ್ಯನಿಗೆ ಉಂಟುವನಾಡಿದ ಕೆಡಕುಗಳಿಗೋಸ್ಕರ ದಾವಾಮಾಡುವು 
ದಕ್ಕೂ ಮಾಡಲ್ಪಡುವುದಕ್ಕೂ . . . ಒಂದು ವರ್ಷ (ಗ್ರಾಮಾಕ. ೦೬೨). 
ಪವುತಿ: (೪). ಪೋತಿ : ಪುತಳಾಬಾಯಿ ಕಾಲರಾ ಬಂದು ಪೋತಿ 
ಆದಳು (ಗ್ರಾಮಾಯ. 060). ಫೋತಿ ;: ಎದೀ ಬಡಕೊಂಡು ನಾನಾ 
ಫೋತಿ ಆದಾ ಅಂತ ಶಪ್ಪತ್‌ ಮಾಡಿ ಹೇಳತೀನಿ ರಾವಸಾಹೇಬ (ಗ್ರಾಶಾಯು. 
೦೨೫) - [.-ಅರ. ಹಿಂ. ಮರಾ, ಫೌತ್‌] 

ಪೌತಿತಃಖ್ತೆ (ನಾ). ಸತ್ತ ವ್ಯಕ್ತಿಯ ವಾರಸುದಾರರಂ ಮತಾ ಅವರ 
ಹಕ್ಕಿನ ವಿವರಣೆಗಳನ್ನು ಒಳಗೊಂಡ ಪಟ್ಟಿ : ಪೌತಿತಃಖ್ತೆ ಕೊಡ 
ದಿರುವುದು, ಕೊಟ್ಟರೂ ಅದನ್ನು ಯಾರು ಬಂದು ವಿಚಾರಿಸಿದರೂ, 
ಪೌತಿ ಆದವರನ್ನು ಬಿಟ್ಟು ಬೇರೆ ಯಾರನ್ನು ಕೇಳಿದರೂ, ಅದು ಪತ್ತೆ 
ಆಗದಿರುವುದು - ಇವು ನನ್ನೂರ ಶಾನುಭೋಗರ ಕಿತಾಪತಿಗಳು (ನನ್ನೂರು. 
೦೪6). [ ಪೌತಿ 4 ತಃಖ್ತೆ (ತಖ್ತೆ) ) 

ಪೌತ್ರ (ಗಂ). ೧. ಮಕ್ಕಳಿಗೆ ಸಂಬಂಧಿಸಿದ. (ನು). ವಿ. ಮಗನ 
ಅಥವಾ ಮಗಳ ಮಗ ; ಮೊಮ್ಮಗ: “ದೌಹಿತ್ರಃ, ನಪ್ತಾ -ಈ ೨ 
(ಮೆ)ಗಳ ಮಗಂ ; ಪೌತ್ರನಂಂ ಅಹಂ” (ಹಳಾಯು, 6೩-480) ; ಅಂಗ 
ಮನ ಧನ ರಾಜ್ಯ ಪುತ್ರ ಪೌತ್ರ ಕಳತ್ರ ಮುಖ್ಯಸ್ವಷ್ಟೈಶ್ವರ್ಯವ ಹಿಂಗದೇ 
ಕೊಡದೆ ಹಿಮ್ಮೆಟ್ಟಿದಡೆ ಎನ್ನ ವ್ರತ ಭಂಗವಾದೀತು (2್ರೌಕಣ. ೦೪-೪); 


ಪೌತ್ರಕ 


ಅರ್ಜುನನು ಆ ಸೈನ್ಮಗಳಲ್ಲಿ ಪಿತೃಗಳು, ಪಿತಾಮಹರು , . . ಪೌತ್ರರು, 
ಸ್ನೇಹಿತರು, ಶ್ವಶುರರು, ಆಪ್ತರು ಇವರನ್ನು ನೋಡಿದನು (ಕಾಕತ್ತ್ಮ. ೦೦೨). 
(ಸಂ.] 
ಪೌತ್ರಕ (ನಾ). - ಪೌತ್ರ ೨: ಎಲೈ ಪೌತ್ರಕ, ಎಲ್ಲಿಗೆ ಹೊರಟು ಹೋದೆ? 
(ಉಣ. ೩೪). [ಸಂ.) 
ಪೌತ್ರಿ (ನಂ). ಮಗನ ಅಥವಾ ಮಗಳ ಮಗಳು; ಮೊಮ್ಮಗಳಂ : 
* ನಪ್ರೀ, ಪೌತ್ರೀ- ೨ ಸುತಾತ್ಮಜಾ-ಮಗನ ಮಗಳ ಹೆಸರುಗಳು. ಮಗಳ 
ಮಗಳಿಗೂ ಹೆಸರು. ಮೊಮ್ಮಗಳು. ಮೊಮ್ಮಗನು” (ಸಿದ್ಧಾಂತಿ. ೦೬೫)- 
[ಸಂ. ಪೌತ್ರೀ) 
ಪೌತ್ರಿಕ (ಗು): ೧. ಮಗ ಅಥವಾ ಮೊಮ್ಮಗನಿಗೆ ಸಂಬಂಧಿಸಿದ. 
(ನಾ). ೨. ಮಗಳ ವಂಗ. [ಸಂ.] 
ಪೌದ್ಗ ಲಕ (ಗಂ). ೧. ಭೌತವಸ್ತುವಿಗೆ ಸಂಬಂಧಿಸಿದ; ಭೌತಿಕ 
ವಿಷಯಂದ. ೨. ಸ್ವಾಥ: ದ, (ನಾ). ೩. [ಜೈನ] ಅಜೀವತತ್ವಗಳಲ್ಲಿ 
ಒಂದಾದ ಪುದ್ಧಲದಿಂದ ಜನ್ಮವಾದಂದಂ ; ಪುದ್ಧಲಕ್ಕೆ ಸಂಬಂಧಿಸಿ 
ದೆಂದು : ನೆಳಲು ಕತ್ತಲೆಗಳು ಪೌದ್ಗಲಿಕಗಳೆಂದು ಹೇಳಿದುದು ನ್ಯಾಯ 
ಮತಕ್ಕೆ ವಿರೋಧವಾದುದು (ಶೈತರ. ೦). [ಸಂ.) 
ಪೌನಃಪುನ್ಮ (ನಾ). ಮತ್ತೆ ಮತ್ತೆ ಆಗುವಿಕೆ; ಪ್ರನರಾವರ್ತನೆ. 
` [ಸಂ.] 
ಪೌನರುಕ್ತ್ಯ (ನಾ). [ಕಾವ್ಯಮಾ] ವಾಕ್ಕದೋಷಗಳಲ್ಲಿ ಒಂದು 
ಹೇಳಿದಂದನ್ನೇ ಹೇಳುವುದು; ಪುನರಂಕ್ತಿ ; ಕರಿಕಳಭಮೆನೆ ಶಿರಶ್ಕೇ 
ಖಏರಮೆನೆ ನವವುಷ್ತಮಾಲೆಯೆನೆ ೬. ೬. * ಪೌನರುಕ್ತ್ಯಮಾಗದು ವಿಶೇಷ 
ಸಂಭಾವನೆಯೊಳ್‌ (ಕಾಶ್ಮಾಶ- ೪೬೨). (ಸಂ. 
ಪೌನರ್ಭವ (ನಾ). ಪುನರ್ವಿವಾಹಿತೆಯಲ್ಲಿ ಹುಟ್ಟಿದವನು; ಎರಡನೆಯ 
ಮದುವೆಯಾದವಳಲ್ಲಿ ಹುಟ್ಟಿದವನು. (ಸಂ, 
ಪಾನು “ಪವನಂ” ನೋ. 
ಪೌಮುಡ್ಡಿಜೋಯ (ನಾ). ಒಬ್ಬಾತನ ಹೆಸರು: ಪೌಮಂಡ್ಲಿ 
ಬೋಯಕ್ಯ ಕೌಣ್ಣಿಲ್ಕಗೋತ್ರ ದೇಎಶರ್ವ್ವಣ (ಇ6- ೪11. ೦೮6-೬: 
66). [?] 
ಪೌರ (ಗು). ೧. ನಗರಕ್ಕೆ ಸಂಬಂಧಿಸಿದ : “ಪೌರಕಾರ್ಯ'. “ಪೌರಜನ' 
ಪರಾ. ೨. ಪೂರ್ವದಿಕ್ಕಿನಲ್ಲಿರುವ. ೩. ಪೂರ್ವದೇಶದ. ೪. 
ಪೂರ್ವಕಾಲದ. (ನಾ). ೫. ನಗರದಲ್ಲಿ ವಾಸಿಸಂವವನು; 
ಪಟ್ಟಣಿಗ. ೬. ನಾಗರಿಕನ ಹಕ್ಕುಬಾಧ್ಯತೆಗಳನ್ನು ಪಡೆದವನು; 
ನಾಗರಿಕ : ಗುರುಶ್ರೇಣಿಯವರಿಗೆ, ವಿಪ್ರರಿಗೆ, ಪೌರರಿಗೆ . . . ಅವರವರ 
ಅಂತಸ್ತು, ಅಧಿಕಾರ, ಗೌರವಗಳಿಗೆ ತಕ್ಕಂತೆ ಸುಖಾಸನಗಳನ್ನು ಹಾಕ 
ಲಾಗಿತ್ತು (ಕಾಂತಉ- ೦೬). ೭. ಪುರ; ಪಟ್ಟಣ; ನಗರ ; ಪೌರವಿನಿರ್ಗತೆ 
ಯಾಗಿ ಮನೋರಥವಮನೆ ಕೂಣ್ಬ ತೆಜದಿನಿದಿರೊಳ್‌ ಕಂಡಳ್‌ ನಾರದನಂ 
(೬೧ರ: ೦೦-39). ೮. ಒಂದು ಬಗೆಯ ಸಂವಾಸನೆಯ ಹುಲ್ಲಂ: 
“೮ತ್ಮ್ವಣಂ, ಪೌರಂ . - . ರೌಹಿಷಂ-೬ ಕಾಚೀಹುಲ್ಲು” (ಸಿದ್ಧಾಂತಿ. ೧೫೦). 
[ಸಂ.] 
ಪೌರಂದರ (ಗು). ೧. ಇಂದ್ರನಿಗೆ ಸಂಬಂಧಿಸಿದ. ಸೇರಿದ. (ನಾ). 
೨. ಇಂದ ಚೆ ಭೈರವರಾಜನ ಧೈರ್ಯವ ನೋಡಲೆಂದಾರ್ಯಮರಾಜಾಗ್ಗಿ 
ನೇತ್ರ ಪೌರಂದರಗೆ ಪೇಳೆ (ಕೈಕಕೇ. ೩-೦೬೬). ೩. ಇಂದ್ರಾಸ್ಟ್ರ: ಎನಗೆ 
ವಿದ್ಯಾಧನಮೆ ಧನಮಪ್ಪುದಲ್‌ಂ ದಿವ್ಯಾಸ್ತ್ರಂಗಳಂ ದಯೆಗೆಯ್ವುದೆನೆ 
ವಾರುಣ ವುಯುವ್ಯಾಗ್ನೇಯ ಪೌ[8ಟಾಂ. ಪು]ರಂದರಾದಿ ಪ್ರಧಾನಾಸ್ತ್ರಂಗಳಂ 
ಕುಡೆ ಕೊಂಡು (₹೦೮ರಾ: ೨-೪೬ ವ). [ಸಂ.] 
ಪಾರಕ (ನಾ). ನಾಗರಿಕ ; ಅಬ ್ಪಸಿ ಕಲೀಫರೆಲ್ಲರೂ ಪೌರಕ (ಮುಲ್ಕಿ) 


೬೦೦೯ 


ಪೌರಸ್ತ್ಯ 


ಮತ್ತು ಸೈನಿಕ ಮುಖ್ಯಾಧಿಕಾರಗಳಿಗೆಲ್ಲೂ ಪಾರಸಿಳರನ್ನೇ ನೇಮಿಸುತ್ತಿದ್ದರು 
(೩೫್ಮಾಂಸಂ. ೪೬). [< ಸಂ. ಪೌರಿಕ) 
ಖೌರಕಾರ್ಯ (ನಾ). ಪ್ರಜೆಗಳ ಕೆಲಸ; ಸಾರ್ವಜನಿಕ ಕಾರ್ಯ ; ಎಲೆ 
ವೇತ್ರವತಿ . . . ನಡಿಸಿದ ಪೌರಕಾರ್ಯವನ್ನು ಪತ್ರಿಕಾಮಂಖದಿಂದ 
ತಿಳಿಸುವಂತೆ ನಾವು ಹೇಳಿದೆವೆಂದು ಮಂಂತ್ರಿಗೆ ತಿಳಿಸು (ಉಕುಂಕ. 4-00). 
(ಸಂ.] 


|ಪೌರಜನ (ನಾ). ಪುರದ ಜನ; ನಾಗರಿಕ ವರ್ಗ: ಜನತೆ: ವಿಸ್ಮಿತಾಶೇಷ 


ಪೌರಜನವಿಲೋಕ್ಕ ಮಾನಾನೂನನೆಯನನಾಗಿರ್ದು (ಕಂದ್ರಫ). ೬-06 ಕ); 
ನೆಆ್‌ ನಿನ್ನ ನಂಬಿ ನಚ್ಚಿರ್ದ ಪರಿವಾರಮಂ ಮಜ್‌ದೆಯೋ ... ಪೇಳು 
ನೇಸಜುಗುಲಜ ಎಂದೆಂದು ನುಡಿನುಡಿದು ವಿಡುಮಿಡನೆ ಮಿಡುಕಿತ್ತು 
ಪೌರಜನವು (ತಣ: ೪-೫); ಪೌರಜನವೈತರಲು ಬಂಡಿಯನೂರ ಹೊಣ 
ವಂಡಿಸಿದನು (ಕುರ್ಕಾಆ. ೦೦-೨೪). (ಸಂ.] 

ಪೌರತ್ವ (ನಾ). ಪಟ್ಟಣಿಗನ ಸ್ಥಾನಮಾನ ; ಪೌರತ್ವ, ಸರ್ಕಾರ, 
ಸಂವಿಧಾನ ಮುಂತಾದ ಎಷಯಗಳನ್ನು ಕುರಿತ ಅಧ್ಯಯನಕ್ಷೇತ್ರ (ಸಿವಿಕ್ಸ್‌) 
(ಕವಿಳೋ. x1. ೨೮೩). (ಸಂ. 

ಪೌರಧರ್ಮ (ನು). ೧. ಪ್ರಜೆಯು ಪಾಲಿಸಬೇಕಾದ ಕರ್ತವ್ಯ: ಪ್ರಜಾ 
ನೀತಿ. ೨. ಪ್ರಜೆಯ ಹಕ್ಕುಬಾಧ್ಯತೆಗಳನೂ, ಸ ಕರ್ತವ್ಯಗಳನ್ನೂ 
ಕುರಿತ ಶಾಸ್ತ್ರ: ಪೌರಧರ್ಮವನ್ನು ಕಲಿತರೂ ಸತ್ಸೃಚಾಜೀವನವನ್ನು 
ಅವರಲ್ಲಿ ಅಭ್ಯಾಸಕ್ಕೆ ತರುತ್ತಿಲ್ಲ (ಶಿಕ್ಷರ. 0೩0)- [ಸಂ. 

ಪೌರನೀತಿ (ನಾ). ೧. ನಾಗರಿಕನು ಪಾಲಿಸಬೇಕಾದ ಕಟ್ಟಳೆ. ೨. 
ಪೌರರ ಹಕ್ಕುಬಾಧ್ಯತೆ, ಕರ್ತವ್ಯ ಮೊದಲಾದುವನ್ನು ವಿವರಿಸುವ 
ಶಾಸ್ತ್ರ: ಈಚೆಗೆ ಪ್ರಜಾಧರ್ಮ, ಪೌರನೀತಿ ಮುಂತಾದ ಹೆಸರುಗಳಿಂದ 


ಇದನ್ನೊಂದು ವ್ಯಾಸಂಗವಿಷಯವಾಗಿ ಪಠ್ಯಕ್ರಮದಲ್ಲೂ ಸೇರಿಸಲಾಗಿದೆ 
(ಳನಿಳೋ- 27, ೨6೩) - [ಸಂ.] 
ಪೌರಲೋಕ (ನೂ). ಪೌರಜನ; ಪ್ರಜಾಸಮೂಹ : ಪ್ರಭುವಿಂ 


ಮತ್ಸ್ಯಾಮಿ ತಾನಲ್ಲದೆ ಪೆಅರೆನುತಂಂ ನೋಡೆ ತತ್ಪರಲೋಕಂ ವಿಭು 
ಸದ್ಮಂಗಂಡಂ ಬಂದಂ ಜಿನಸಮಯಸರಸ್ಸಾರಕೇಳೀಮರಾಳೆಂ (ಕಂದ್ರಫ್ಯ- 
೬-೦೩4), [ಸಂ. 

ಪೌರವ (ಗು). ೧. ಪುರುವಿಗೆ ಸಂಬಂಧಿಸಿದ. (ನಾ). ೨. ಉತ್ತರ 
ಭಾರತದ ಒಂದು ದೇಶ ಮತ್ತು ಅಲ್ಲಿಯ ಜನತೆ. ೩. ಪುರಂವಂಶ 
ದವನಂ ; ಕ್ಷತ್ರಿಯ ; ಉತ್ಕೃಷ್ಟಮಪ್ಪ ಸರ್ವಾರ್ಥಸಿದ್ಧಿಯಿಂ ಬಂದು 
ದಜ್‌ಂ ಪೌರವನುಂ ವಿಶ್ವಕರ್ಮವಿಧಾನದಿಂ ಶ್ರೇಷ್ಠನುಮೆನಿಸಿ 


(ರೀ. ೬೩). ೪. ಪುರುರಾಜನ ಮಗ. (ಸಂ. 
ಪೌರವಧು (ನಾ). ಪಟ್ಟಣದ ಹೆ2ಂಗಸಂ : ಸೌರಭಕುಸುಮವಿಹಾರಂ 
ಪೌರವಧೂಶ್ವಸಿತ ಪದ್ಮಗಂಧವಿಚಾರಂ . * ಸುಬ್‌ವುದಲ್ಲಿ ಚಾರು 


ಸಮಾರಂ (೬ಗಂ. ೨-೨೩). [ಸಂ. ಪೌರವಧೂ] 

ಪೌರಸೂಸ್ಕೆ (ನಾ)- ಸ್ಥಳೀಯ ಆಡಳಿತಾಧಿಕಾರವುಳ್ಳ ಸಂಸ್ಥೆ ; ನಗರ 
ಸಭೆ ; ವಂನಿಸಿಪಾಲಿಟಿ : ಪೌರಸಂಸ್ಥೆಯ ಒಡೆತನಕ್ಕೆ, ಆಡಳಿತಕ್ಕೆ, ಒಳ 
ಪಡಿಸು (Municipalize- ಇನಿ). [ಪೌರ - ಸಂಸ್ಥೆ) 

ಪೌರಸಭೆ (ನಾ). = ಪೌರಸಂಸ್ಥೆ ು; ಆ ಹಿರಿಯ ಕಲಾವಿದನನ್ನು ನಗರದ ಜನ 
ತೆಯ ಪರವಾಗಿ ಪೌರಸಭೆಯು ಸನ್ಮಾನಿಸಿತು (6). [ಪೌರ 4 ಸಭೆ) 

ಪೌರಸ್ತ್ಯ (ಗು). ೧. ಪೂರ್ವದಿಕ್ಕಿನಲ್ಲಿ ಇರುವ : ಪೂರ್ವಭಾಗಕ್ಕೆ 
ಸೇರಿದ: ಆ ದಂಡನಾಯಕಂ  ಪೌರಸ್ತ್ಯರಾಜನ್ಯಕಸಾಧನಪರನಾಗಿ 
ಮುಂದಂ ನಡೆಯೆ (ಕಾಂತಿತ್ರು- ೦೦-೦೩6 ನ) ; ಪಾಶ್ಚಾತ್ಮಸಂಸ್ಭೃತಿಯು ಭಾರತ 
ವರ್ಷದಲ್ಲಿ ತೋರಿಕೊಂಡ ಕಾಲದಿಂದ, ಪೌರಸ್ತ್ಮ ಪಾಶ್ಚಾತ್ಮ ಸಂಸ್ಕೃತಿಗಳ 
ಪರಸ್ಪರ ಘರ್ಷಣೆಯು ಆರಂಭವಾಯಿತು (ಕಾಕದ- ೩೩೩- ೨. ಪೂರ್ವ 


ಪೌರಸ್ತ್ರೀ 


ದೇಶದಲ್ಲಿ ಹಟ್ಟಿದ. ೩. ಎಲ್ಲಕ್ಕೂ ಮಂಂದಿರುವ ; ಮುಂಭಾಗ 
ದಲ್ಲಿರುವ. ೪. ಮೊದಲನೆಯಂ. (ನಾ). ೫. ಮೊದಲನೆಯದು : 
“ ಆದಿಃ, ಪೂರ್ವಃ, ಪೌರಸ್ತ್ಯಃ, ಪ್ರಥಮಃ, ಆದ್ಮಃ - ೫ ಮೊದಲನೇದರ 
ಹೆಸರುಗಳು ” (ಸದ್ಮಾಂಕಿ. ೩೪೪) - [Ao-] 

ವೌರ್ತೀ (ನಾ). ಹಾ ಪೌರವಧು : ಪೌರಸ್ತೀನಯನಪ್ರ ಭಾಸಹಚರಂ 
ಹಾರಾಂಶುವಿಸ್ತೀರ್ಣವಕ್ಷೋರಂಗಸ್ಮಲದೊೊಳ್‌ ರಸಾಭಿನಯವಂಂ ತೋರ್ಪ 


ನ್ನೆಗಂ. . . ಬರೀ ಮಹಾಧೀರರ್‌ ಕಾಲ್ನಡೆಯೊಳ್‌ ನೈಪಾವಸಥದಿಂ 
ಬರ್ಪಂದಮಾವಂದವಮೋ (ಶಂರಾಮಾ, ೩-೦60). [ಸಂ.] 
ಪಾರಾಂಗನೆ (ನಾ). ಇ ಪೌರವಧು : ಪೌರಾಂಗನಾವಶೀಕರಣಚೂರ್ಣ 


ಮಾದುದು ಬಳೌಘಧೂಳೀಚಯಂ (60ಪು. ೧೦-೦1). [ಸಂ. ಪೌರಾಂಗನೂ] 

ಹಾರಾಣ (ಗು). ೧. ಹಿಂದಿನ; ಪೂರ್ವ: ತಾಯೆ ಬಾ ಗಾಂಧಾರಿ 
ಮನದಲಿ ನೋಯದಿರು ಪೌರಾಣಜನ್ಮದ ದಾಯಭಾಗದ ಭೋಗ ಭಂಗಿಸ 
ಲಳುಕಲೇಕಿನನ್ನಿ (ಕುಣ್ಮಾಗ- 0-೩). ವಿ. ಪುರಾಣಗಳಿಗೆ ಸಂಬಂಧಿಸಿದ, 
(ನಾ). ೩. ಹಳೆಯದು ; ಪ್ರಾಚೀನವಾದುದಂ : “ ವಿಲಸತ್ಪೌರಾಣ 
ಮೆಂಬೀ ದ್ವಿತಯ ಚಿರಮೆನಿಕ್ಕುಂ ” (೫ಳಾಕ- ೦೬೬)- ೪- ಹದಿನೆಂಟು 
ಮಹಾಪುರಾಣ ಹಾಗೂ ಉವಪಪುರಾಣಗಳಲ್ಲಿ ಒಂದು : “ ಕಡು 
ದೀರ್ಫ್ಥಂ ಜರಠಂಗಳಾದಿಕಥೆಯುಂ ಪೌರಾಣ ಶಬ್ದಂ ” (ಕಾಠಾರೆ. ೦೩೪) ; 
ಪೌರಾಣಮಂ ಕಲಿವ ಜಪಸವತಾಧಿಯೊಳಿಪ್ಪ - . . ಕಂದಮೂಲಫಲಮಂ 
ತಪ್ಪ ಚಾರುಮುನಿಪುತ್ರರ್ಗೆ ವಂದಿಸುತ ಬಂದಿದಿರೊಳೊಂದು ಕೊಳನಂ 
ಕಂಡನು (ಶತಕಾ- 3-88) ; ಜ್ಞಾನವೃದ್ಧರು ವಿಪ್ರರಲ್ಲಿ ಸನ್ಮಾನನೀಯರು 
ಶೌರ್ಯವೃದ್ಧರು ವಾಿನವೇಂದ್ರರೊಳಧಿಕವಿದು ಪೌರಾಣಸಿದ್ಧ. ವಲೆ 
(ಕುಪ್ಶಾಸ- 6-೩0): ೫. ಪ್ರಾಚೀನವಾದ ಚರಿತ್ರೆಯನ್ನು ಹೊಂದಿದ 
ಕಾವ್ಯಪ್ರಕಾರ : ಮವಾಕ್ಷೀತ್ರದೆೊಡೆಯಂ ವಿರೂಪಾಕ್ಷನೇ ಪೇಳಿಸಿದೊಡೆ 
ಸವಿನುಡಿಗಳಿಂದೀ ಚಿನ್ನಬಸವಪೌರಾಣಮಂ ಪೇಳ್ದೆನಧಿಕೋತ್ಸವದೊಳು 
(ತಂತು. ೦-೩೦)- [ಸಂ.] 

ಪೌರಾಣಿ (ನಾ). ಪುರಾಣವನ್ನು ಹೇಳುವವನು; ಪೌರಾಣಿಕ : ಬಸವನ 
ಕರುಣದೆೊಳಿಂತಾತ ಮುಕ್ತಿಸಂತಸನಾದನಿದು ಪುಸಿಯಲ್ಲ ಎಹುಧೀಶ ಮಹಾ 
ದೇವರಾಯ ಕೇಳೆನುತಲಂದುಸುರಿದ ಪರಮವಾ್‌ಿರಾಣಿ (ರೋು. ೨-೭೪): 
ಇರಲು . ಶ್ರೀಕೃಷ್ಣರಾಯನು ಬಂದು ಪೌರಾಣಿ ಪರಸ ಯೋಗ್ಕಾಸನದಿ 
ಕಖ್ಸಿರಿಸಲು (ಶನರೋ- 0೦-೭)- [ಸಂ. ಪೌರಾಣೀ) 

ಪೌರಾಣಿಕ (ಗು). ೧. ಹಳೆಯ ಕಾಲಕ್ಕೆ ಸೇರಿದ ಹಿಂದಿನ ಕಾಲದ ; 
ವಸ್ತಾತಃ ತಂದೆಯವರು ಒಂದು ವೇಳೆ ತುಂಬ ರೇಗಿ ಹೋಗಿ ಜರ್ವ 
ಮಾಡದೆ ಬಿಟ್ಟಿದ್ದರೆ. . . ಈ ಪೌರಾಣಿಕ ಪುತ್ತಲಿಯ ಜೊತೆಗೆ ನನ್ನ 
ಮದುವೆ ಆಗಿಹೋಗುತ್ತಿತ್ತು (ಇಕ್ಕಳ. ೪೩): ೨. ಪುರಾಣಗಳಿಗೆ 
ಬಂಧಿಸಿದ. (ನಾ): ೩. ಪುರಾಣಗಳಿಗೆ ಸಂಬಂಧಿಸಿದುದು ; 
ಆಂಡಯ್ಮನ ಕಾವ್ಯದ ಕಥೆ ಪೌಂಣಣಿಕ, ತಿಮ್ಮಪ್ಪಯ್ಯನವರ " ಸೊಬಗಿನ 
ಬಳ್ಳಿ'ಯ ಕಥೆಯೂ ಪೌರಾಣಿಕ (೧೦ರ. ಮುಕ್ಮುತಿ. ೪); ನಾಟಕದ ವಸ್ತು 
ಪೌರಾಣಿಕವಾಗಿದ್ದರೆ ನಮ್ಮ ಹಿಂದಿನವರ ಜೀವನವನ್ನು ಚಿತ್ರಿಸಿ ನಮ್ಮ 
ಧರ್ಮ, ಸಂಸ್ಕೃತಿ, ಸಾಹಿತ್ಯ, ಕಲೆ ಇವುಗಳಲ್ಲಿ ಅಭಿಮಾನ ಹುಟ್ಟಿಸುತ್ತವೆ 
(ದ. 89). ೪. ಪುರಾಣಗಳನ್ನು ಓದಿ ಚೆನ್ನಾಗಿ ತಿಳಿದು 
ಕೊಂಡಿರುವವನು ; ಪುರಾಣಿಕ ; ಪೌರಾಣಿಕರೈತಂದು ಮಹಾರಾಜಂ 
ಗಂದು ಬಿನ್ನವಿಸಿದರ್‌ ಕುವರಂ ಸಾರ ಪುರಾಣಾರ್ಥಂಗಳನಾರಯ್ನ ವಧದಿಪ 
ವಿಮಲವೆಧಾಬಲಮಂ (690: ೪-೦೦೪): [ಸಂ.] 

ಪೌರಾತನ (ಗಂ). ಪ್ರಾಚೀನವಾದುದಕ್ಕೆ ಸಂಬಂಧಿಸಿದ ; ಕಾಲನನು 
ಮಾಜುವವರಾರು ಪೌರಾತನಕೃತಧ್ರು ವಮೃತ್ಕುವನು ಗೆಲುವಾತನಿಲ್ಲ 
(ಕುಮ್ಮಾರ್ರೋ, ಓ-೬೩)- (ಸಂ-] 


೬೦೧೦ ಪೌರೋಗವ 

ಪೌರುಷ (ಗು). ೧. ಪುರುಷನಿಗೆ ಸಂಬಂಧಿಸಿದ. ೨. ವೀರ್ಯವತ್ತಾದ ; 
ಗಂಡುತನದ. (ನಾ). ೩. ಪೌರುಷತ್ವ ; ಗಂಡುಸುತನ. ೪. ಶೌರ್ಯ; 
ಕೆಚ್ಚು ; ಪರಾಕ್ರಮ: “ ಪ್ರತಾಪಃ, ಪೌರುಷಂ 
ಪರಾಕ್ರಮಃ ಈ ೫ ಪರಾಕ್ರಮಂ” (ಹಉಯೂ- ೦೨೦-೩೮); ಆ 
ನೃಪನ ಪೌರುಷಮೇಂ ಪೊಗಲಲೈವೇಟ್ಯುವೋ (ಕಾರಂಫೂ. ೦೩): ಆರಾ 
ದೊಡಮೆಟ್‌ವರ್ಕನ್ಮಾರತ, ಮನೆಆ್‌ದೆಡೀಯೆಮೆಂಬರೆ ಕುಡುವಂಶಾ 
ರಾಮನೊಳೇಗಂಡೈ ಪೌರುಷಮಂ ತಕ್ಕುದಟ್‌ದು ನೆಗಟಲ್ವೇಡಾ (ಶಂಗಾಮಾ- 


೫-30); ಕೋಪಪ್ರದರ್ಶನಂ ಪೌರುಷಕೆ ಕುರುಹೆಂದು ಬೆದರಿ ಕಂಬನಿ 
: ಗರೆದು, ಸೋಲ್ಲೊಮ್ಸೆ ಗೆಲ್ದಳುಕೆ! (ಕತ್ರಾಂಗ- ೨೩-೬೭೫). ೫. 
10] ಮನುಷ್ಯಪ್ರಯತ್ನ.--ಸಾಹಸ ; ದೈವಬಲವೇ ಬಲವು ಪೌರುಷ 


ವೇವುದು (೪98೧. ೨೬೨೪); ದೈವದ ಹಾಗು ಪೌರುಷದ ಅತ್ಯುಕ್ತಿಯ 

ಸಿದ್ಧಾಂತದಿಂದ ಸಮಾಜವು - ದೂಹಿತವಾದಷ್ಟು ಮತ್ತಾವುದರಿಂದಲೂ 

ದೂಹಿತವಾಗಲಾರದು (ಕ್ರ: ೩೨). "ಪೌರಂಷವಾದಿ' ಪರಾ. ೬. 

ಒಬ್ಬ ವಂನುಷ್ಕನು ಹೊರಬಹುದಾದಷ್ಟು ಹೊರೆ, ಭುರ. ೭. 

ಸುಮಾರು ಐದರಿಂದ ಆರು ಅಡಿಯವತೆಗಿನ ಎತ್ತರ ; ಒಂದಾಳಿತ್ತರ;. 

ಪುರುಷಪ್ರಮಾಣ : “ಅಳತೆಯಲ್ಲಿಯುಂ ಪೌರುಷಮೆಂಬುದಂ” (ಹರಯ: 

(ಸಂ-] 

ಪಾರುಷವಂತ (ನಾ). ಶಕ್ತಿವಂತ ; ಪರಾಕ್ರಮಿ : ಆ ಸ್ಫುರದ್ರೂಸಿಯೊ 
ಪೌರುಷವಂತನೂ ಆದ ರಾಜಕುಮಾರನನ್ನು ನೋಡಿ ಅರಸನ ಸಿಟ್ಟು 
ಇಳಿಯಿತು (ಶುಷಿಸ- ಇಓ) - [ಸಂ. ಪೌರುಷವತ3 7 

ಪಾರುಷವಾದಿ (ನಾ). ಪುರುಷಪ್ರಯತ್ನವನ್ನು ಸಮರ್ಥಿಸುವವನು : 
ಪೌರುಷದ ಯಾವುದೇ ಸಿದ್ಧಾಂತವು ದೈವವನ್ನು ಸುಳ್ಳೆಂದು ಸಿದ್ದಮಾಡಿದರೆ, 
ಪೌರಂಷವೂ ಕೂಡ ಕಳೆಗುಂದುತ್ತದೆ ಎಂಬುದು ಎಷ್ಟೋ ಪೌರುಷವಾದಿ 
ಗಳಿಗೆ ಲಕ್ಷ್ಮಕ್ಕೆ ಬರುವುದಿಲ್ಲ (ಶ್ರಂಂರ- ೩೦)- [ಸಂ. ಪೌರುಷವಾದಿನ್‌] 

ಪೌರುಷಾಂಗ (ನಾ). ಶೌರ್ಯದಿಂದ ಕೂಡಿದುದು : ಭಿ:ತಿ ಮನದಲಿ 
ಪೌರುಷಾಂಗದ ಮಾತು ಮುಖದಲಿ ಮುರಿವು ಕಾಲಲಿ (ಕುಕ್ಕಾರ್ರೋ. 
೦೩-೨೩). [ಸಂ.] 

ಪೌರುಷೇಯ (ಗು). ೧. ಮನುಷ್ಯನಿಗೆ ಸಂಬಂಧಿಸಿದ. ೨. ಮನುಷ್ಯ 
ನಿಂದ ಮಾಡಲ್ಪಟ್ಟ: ಪುರುಷಕೃತವಾದ : "ಜೀವನ' ಶಬ್ದವನ್ನು 
ನಾನು ಮೂರು ತೆರನಾಗಿ ಕಾಣುತ್ತಿರುವೆನು. ಅದು ಹೀಗೆ; (೧). 
ಪ್ರಾಕೃತಿಕ ಜೀವನ. (೨). ಪೌರುಷೇಯ ಜೀವನ. (೩). ಸಿದ್ಧ ದೈವೀ 
ಜೀವನ (ಕ್ರಣಕ. ೦. ಕೇಏಠಗಳ ತಿರುಳು). (ನಾ). ೩. ಮನುಷ್ಯನಿಂದ 
ನಿರ್ಮಾಣವಾದುದು ; ಮನುಷ್ಯ ಕಾರ್ಯ : ಪುರುಷಕೃತವಾಕ್ಕಾರ್ಥ 
ಸಾಕ್ಷಾತ್ಕಾರವೇ ಆಪ್ತಿ. ವಾಕ್ಕಾರ್ಥವನ್ನು ನೋಡದೆ ಇರುವವನು ಆಪ್ತ ನಲ್ಲ. 
ಹಾಗಾದರೆ ವೇದ ಪೌರುಷೇಯವಾಗುವುದು (ಹಂಕಸಾ. ೦೪೪): ೪. ಜನ 
ಸಮೂಹ ; ಜನರ ಗುಂಪು. ೫. ಪುರುಷವಧೆ. [ಸಂ.7 

ಪೌರುಸ (ನಾ). ಶಕ್ತಿ; ಪೌರುಷ: “ ಪೌರುಸ. ಪೌರುಷ” (ಕದ್ಕಳೋ, 
೨0); ಷಕಾರಕ್ಕೆ ಆಮಿಷ--ಆಮಿಸ . . . ಪೌರುಷ_ೌರುಸ (ಕಠುದ. 
೨೩೩ ಪ್ರಯೋ); ಕಂಠೀರವನರಸೇಂದ್ರನ ಮತ ಪೌರುಸವ ಪೊಗಳುತ 
ಸಂತೋಷದೆ ದೆಸೆದೆಸೆಯ ಜನರು ಯಾತ್ರೆಗಂತರಿಸದೆ ತೆರಳಿದರು (ಕನಂ. 
೦೩೧೩೬೪) - [ ಆ ಸಂ. ಪೌರುಷ] 

ಪೌರುಳಅ*ೆ (ನಾ). ಒಂದು ಊರಿನ ಹೆಸರು : ಅನ್ಮರಿಯ ಆಲನ್ಹೂರ 
ಪೌರಂಳಅಕಿ ಅ ಪೆರ್ನೃಗರಾದ್ಕನೇಕಸಮುರವಮುಖಮುಖಾಹುತ - 
ಪೂರ್ಬ್ಜ್ಬದತ್ತ ಈಶಾನ್ಮದಿಶಾ ಅವಕ್ಷೇತ್ರಮ್‌ (ಇ5. ೫: ೦೩೯-೬; 513) 

` [?) 
ಪೌರೋಗವ (ನಾ). ಅರಮನೆಯ (ವಿಶೇಷವಾಗಿ ಪಾಕಶಾಲೆಯ) 


15 


೧೩೪-೦೪)- 


ಪೌರೋಭಾಗ್ಯ 


ಮೇಲಿ ್ವ್ವಚಾರಕ, “ಅಧಿಕಾರಿ : 
೨ ಬಾಣಸುವೆಗ್ಗಡೆ ” (ಹರಾಯು. ೬೦-೨೭೭) ; 


“ ಪೌರೋಗವಃ, ಸೂದಾಧ್ಯಕ್ಷಃಈ 
“ ಪೌರೋಗವಂ ಸೂಪಕಾರರ 


ಕರ್ತನಕ್ಕು ” (ಮಂಗರಾ. 60-6)- [20.7 

ಪೌರೋಭಾಗ್ಯ (ನಾ). ದೋಷವನ್ನು ಎತ್ತಿ ಹೇಳುವುದಂ ; 
ಛಿದ್ರಾನ್ವೇಷಣ :  ಪೌರೋಭಾಗ್ಯವ್ಮವೇತಮನಸ್ಯರಕ್ಕರಿಗರಧಿಕಪ್ರಜ್ಞರ್‌ 
ಕೆಯ್ಕೊಂಡು ತಿರ್ದುಗೆ ದೋಷಮಂ (ಕಾವ್ಮಾರ- ೪೬೬). [ಸಂ.) 


ಪೌರೋಹಿತ (ಗು). ೧. ಪುರೋಹಿತನಿಗೆ ಸಂಬಂಧಿಸಿದ. (ನಾ). 
೨. ವೇದೋಕ್ತ ವಿಧಿಗಳನ್ನು ಮಾಡಿಸುವವನು ; ಪುರೋಹಿತ : 
“ ಪೌರೋಹಿತಂ ದಂಡನಾಥಂ . . . ತಳವಾಜನೆಂಬಿವರು ಭೂರಮಣರಲ್ಲಿ 
ವಿನಿಯೋಗಮಂ ತಾಳು ಪದಿನೆಣ್ಬ೦್‌ ಪ್ರಧಾನರೆನಿಕುಂ” (ಮಾಂಗರಾ- 
60-00) ; ಚಂಡದೈವಜ್ಞನನಧಿಕಗುಣಮಂಡನನ ಬಹುಶಾಸ್ತ್ರಪಠಣನ 
ಪಂಡಿತನ ಪೌರೋಹಿತನ ಮಾಡುವುದು (ಕುವ್ಮಾಉ- ೩-60): [ಸಂ.) 

ಪೌರೋಹಿಶ್ಯ (ನಾ). ೧. ಪುರೋಹಿತನ ಕೆಲಸ,.-ವೃತ್ತಿ: ಹರಿ 
ಪೌರೋಹಿತ್ಯ್ಮವಂಂ ತಾಳ್ದೆ ರಾಗಿಸಿ ಶಕ್ರಾಂಗನೆ ದಾದಿಯಾಗೆ... ಜಿನಂಗೆಸೆದು 
ದಂತಾ ನಾಮಕರ್ಮೊೋತ್ಸವಂ ಕಾಂತು. 0೦-೬೮) ; ಪೌರೋಹಿತ್ಕಾಧಿಕಾರ 
ಪ್ರಮುಖರಿರದೆ ಬಂದುಂ . . . ದೋಷಂ ಪಾರುತ್ತಂ ಪೋಕುಮೆಂದಾಡುತಂ 
(ಉಯತ್ಸ. ೩-೮-೨೪): ಸಾಳಷ್ಟು ಆದಾಯ . . , ಕಳೆದ ಹದಿನೆಂಟು ವರ್ಷ 
ಗಳಿಂದ ಪೌರೋಹಿತ್ಯದ ಮೂಲಕ ಅವನಿಗೊದಗುತ್ತಿತ್ತೂ (ಪುತಕು. ೦60)- 
೨. (ಆಲಂ) ಮುಂದಾಳುತನ ; ವ್ಮರ್ಥಪ್ರೇಮದ ವೇದನೆಯ 
ಪೌರೋಹಿತ್ಯವನ್ನೇ ಶರಶ್ಚಂದ್ರರು ವಹಿಸಿದ್ದಾರೆ (064: ೦) ; ಯಾವುದೇ 
ಒಂದು ' ಶಾಸ್ತ್ರದ ಅಭ್ಯಾಸದ ವಿಷಯವಾಗಿ ಯಾರೂ ಪೌರೋಹಿತ್ಯ 
ವಹಿಸುವ ಕಾರಣವಿಲ್ಲ (ರಾತಾಶಾ- ೦೯). [xo-] 

ಪೌರ್ಣಮಾಸ (ನಾ). ೧. ಹುಣ್ಣಿಮೆಗೆ ಸಂಬಂಧಿಸಿದುದು: ಪಿ. 
ಹುಣ್ಣಿಮೆ. ೩. ಹುಣ್ಣಿವೆಂಯ ದಿನ ಆಚರಿಸಂವ ಒಂದು ವ್ರತ.[ಸಂ.] 

ಪೌರ್ಣಮಾಸಿ (ನಾ) - "ಪೂರ್ಣಚಂದ್ರನಿರುವ ದಿನ; ಹುಣ್ಣಿಮೆ: 
“ಚಂದ್ರಂ ನೆಟ್ಟನೆ ನೆಆಕಿದು ಬಿಂಬದಿಂ ಪೂರ್ಣನಾಗೆ ರಾಕಾಖ್ಯೆ ಪೌರ್ಣಮಾಸಿ 
ಯದಕ್ಕೂಂ” (ಕಸ್ತುಕೋ. 0೬-೪) ಅನ್ನೆಗಮಾಷಾಢಪೌರ್ಣಮಾಸೀವಾಸರ 
ಸಾಯಂತನಸಮಯದೊಳ್‌ ಪರಭಾಗಂಬಡೆದು (ಆಂಪು- ೬-೩೧)- 

(ಸಂ. ಪೌರ್ಣವತಾಸೀ] 

ಪೌರ್ಣಮಾಸೆ (ನಾ). -ಪೌರ್ಣಮಾಸಿ : ಸಕವರುಸಂ ಸಾಸಿರದ ನೂಲ 
ಯೆಪ್ಪಕ್ತನೆಯ ಕೀಲಕಸಂಐತ್ಸರದ ಜೇಷ್ಟಸುಧಪೌರ್ಣ್ನಮಾಸೆ ಸೊಮವಾರ 
ಸೋಮಗ್ರಹಣದಂದು (೬929 * ಸಸ. ೨೦೬-೦೭; 

[ಲ ಸಂ. ಪೌರ್ಣವತಾಸೀ) 

ಪೌರ್ಣಮಿ (ನಾ). -ಪೌರ್ಣಮಾಸಿ : ಪಾಡಿಯ ಮೊದಲು ಪೌರ್ಣವಿಯ 
ದಮಾವಾಸ್ಕೆ ಕಡೆ ಮಾಡಿ ರವಿಯಾದಿವಾರಂಗಳಕ್ಕುಮಶ್ವಿನಿಯದಾದಿನಕ್ಷತ್ರ 
ವಂಕ್ಕುಂ (ಕುಂಗಕಾ- ೨೦-೪); ₹೦ದದೆಂದುಂ ದಿನದಿನಕೆ ಕಳೆಗುಂದದೆಂದುಂ 
ರಾಹುಬಾಧೆಯೊಳೊಂದದೆಂದುಂ ಪೌರ್ಣಮಿಯ ' ದಿನದಂದು ಶರದಿಂದು 
(ಸು ೪-೨೪) : ಸುತನೆ ನೀ ಪೌರ್ಣಮಿಯ ದಿನದಲಿ ಸತಿಯ ಹೊದ್ದಲು 
ಬೇಡ (ಕೇಠಂಠ- ೩-೧೦)- [ಸಂ. ಪೌರ್ಣವಿನಾ) 

ಪೌರ್ಣವಿಖದಿನ (ನಾ). ಹುಣ್ಣಿವೆಂಯಂ ದಿನ. -ತಿಥಿ: ಕೈಲಾಸಪರ್ವ 
ತದ ಸಿದ್ಧಕೂಟದೊಳ* ಪ ಪೌಷ್ಯ ಮಾಸದ ಪೌರ್ಣಮಿಾದಿನದಂದು ಪಲ್ಕಂ 
ಕಾಸನದಿಂದಂ ಯೋಗನಿರೊೋಧದೊಳ* ಪೂರ್ವಾಭಿಮುಖನಾಗಿರ್ದಂ 
(ಆರಿಶ್ರ- ೦೬-೪೦5); ಕಾರ್ತಿಕಮಾಸದ ಪೌರ್ಣಮಿೊಾಾದಿನದೊಳ್‌ ಸುಕುಮಾರನ 
ಮೋಹಬಂಧದ ಬಳ್ಳವಳ್ಳಿಯ ತೊಡರ್ಪಂ ವಜ್‌ವಪಡೆ ಬಿಡಿಸುವಂತೆ ಯೋಗ 
ವಿಡಿಸಿ (ಸುಳ:ಠೂ. ೧೦-೩೪ ಪ). [ಸಂ.) 

ಪೌರ್ಣಿಮ (ನಾ). ಔದಂಂಬರ. ವೈಪಾಸಕ. 


1248). 


ಪ್ರಕ್ಷಾಳಿಕ ಮತ್ತು 


೬೦೧೧ 


10 


೩೦ 


40 


ಪೌಲೋವಿ 


ಪೌರ್ಣಿವು ಎಂಬ ನಾಲ್ಕು ಪ್ರಕಾರದ ಮುನಿಗಳಲ್ಲಿ ಒಬ್ಬ: 
ಪಂಚಾಗ್ನಿಮಧ್ಯದಲ್ಲಿ ಏಕಪಾದಸ್ಥಿತಿ ಮೊದಲಾದವಜ್‌ಂದುಗ್ರ ತಪಸ್ಸನಾಚರಿ 
ಸುವಾತನಾಗಿ ಔದುಂಬರ ವೈಪಾಸಕ ಪ್ರಕ್ಷಳಿಕ [ಕಾಣಂ. ಲಿನಿ] ಪೌರ್ಣಿ 
[೫8ಕ9. ರ್ಣ] ಮನೆಂದು ಚತುರ್ವಿಧಮಾಗಿರ್ಪಾತನೇ ವಾನಪ್ರಸ್ಥನಪ್ಪಂ 
(0ಕೀಳ- 0೨೬). [ಸಂ.] 

ಪೌರ್ಣಿಮೆ (ನಾ). ಪೂರ್ಣಚಂದ್ರನು ಮೂಡುವ ದಿನ ; ಹುಣ್ಣಿಮೆ: ಆ 
ಪಕ್ಷಂಗಳೊಳಗೆ . .. ಚಂದ್ರನಧಿದೇವತೆಯಾದ ಪೌರ್ಣಿಮೆ[ಕಾಕಾಂ. ರ್ಣಮಿ? 
ಎಂಬ ಶುಭಾಶುಭರೂಪಮಾದ ಹದಿನೈದು ತಿಥಿಗಳುಳ್ಳುದೇ ಶುದ್ಧವೆನಿಪ 
ಶುಕ್ಲಪಕ್ಷ (ಏಿನೇಳ. ೨೬೨). [ಸಂ. ಪೌರ್ಣಿಮಾ] 

ಪೌರ್ವಾತ್ಯ (ಗು). ೧. ಪೂರ್ವಭಾಗಕ್ಕೆ ಸೇರಿದ; ಪೂರ್ವದಿಕ್ಕಿನ: 
` ದಾಕ್ಷಿಣಾತ್ಯ ' ಎಂಬುದನ್ನು ಅನುಕರಿಸಿ, " ಪೌರ್ವಾತ್ಯ ', "ಪಶ್ಚಿಮಾತ್ಮ' 
ಎಂಬ ಶಬ್ದಗಳು ರೂಢಿಗೆ ಬಂದಿದೆ (ಸೂಕೋರ. «೭)- (ನಾ). ೨. ಪೂರ್ವ 
ದೇಶದ ನಿವಾಸಿ : ಅವಳು ಗಂಡನ ವಿಷಯದಲ್ಲಿ ಪೌರ್ವಾತ್ಮರಂತೆ 
ವಿಧೇಯಳಾದ ಕೂಲಿಯನಾಗಿರಬೇಕು (ಮುಳೆಕಾ. ೨೨). ಐ ಇದಂ "ದಾಕ್ಷಿಣಾತ್ಯ? 
ಮುಂತಾದ ದಿಕ್ಸೂಚಕಶಬ್ದಗಳ ರೂಪಸಾಮ್ಯದಿಂದ ಆಗಿದೆ. 

[<ಸಂ. ಪೂರ್ವ) 

ಪೌರ್ವಾಪರ್ಯ (ನಾ). ಅನುಕ್ರಮ ; ಆನುಪೂರ್ವಿ ; ಪರಿವಿಡಿ: 
ಕದಂಬರಾಜರ ಪೌರ್ವಾಪರ್ಯ (order of 8000686102) ಆಳಿಕೆಯ 
ಕಾಲಗಳನ್ನು ತೋರಿಸುವ ವಂಶವೃಕ್ಷವನ್ನು. ವಂಚಕರ ಸೌಕರ್ಯಕ್ಕಾಗಿ 
ಕೊಟ್ಟಿದೆ (ಕರ್ಕಾ9. ೦೩). [ಸಂ.7 

ಪೌರ್ವಾಹ್ನಿಕ (ಗು). ೧. ಪೂರ್ವಾಹ್ನದಲ್ಲಿ ಮಾಡಬೇಕಾದ. ೨. 
ಮಧ್ಯಾಹ್ನ ಕೈ ಮಂಂಚಿನ- (ನಾ)- ೩. ಮಧ್ಯಾ ಹ ಪೂರ್ವದಲ್ಲಿ 
ಮಾಡುವ ನಿತ್ಯವಿಧಿ: ಆಚಾರ್ಯರು ಊರಿಗೆ ಹೋಗಬೇಕಾಗಿದ್ದು ದರಿಂದ 
ಪೌರ್ವಾಹ್ನಿಕಗಳನ್ನು ದಿನಕ್ಕಿಂತ ಬೇಗನೆ ಮುಗಿಸಿದರು (ಊಂ). ([ಸಂ.) 

ಖೌಲಸ್ತ್ಯ (ಗು). ೧. ಪುಲಸ್ತ್ಯಮಂನಿಗೆ ಸಂಬಂಧಿಸಿದ, (ನಾ). 
೨. ಪುಲಸ್ತ್ಯವಂಶದವನು. ಹ. ಕುಬೇರ : “ ಐಳಬಳಃ, ಪೌಲಸ್ತ್ಯಃ 
* * * ಪುಣ್ಮಜನೇಶ್ವರಃ ಈ ೧೭ ಕುಬೇರನ ಪೆಸರ್‌ * (ತರ ಯು. ೦೪-೬೮); 
ಇವ ನಿರುತಿ ಉದಕಪಶಿಯಿವನನಿಲ ಪೌಲಸ್ತ್ರ ನೀಶಾನ್ಮ್ನನೀ ಸಮಶ್ರರನು 
ನೋಡು (ಕ್ರೌಠಉ: ೦೦-೪). ೪. ರಾವಣ: ಪೌಲಸ್ತ್ಯನ ಲಂಕಾಪುರ 
ಮನುರಿಪಿದಂ . . . ಹನುಮಂತಂ (ಶಂಠಾಶಾ. ೦೦-೦೬೦) ; ಪೌಲಸ್ತ್ಮ | 
ಆಲಿಸು, ಬಲ್ಜಣಿದೆ. ಇಂದು ಮೊದಲ್ಗೊಂಡು ತಪಸಂ ತಪಿಸೈ 
(6ರ್ಕುತ. ೨೯-೪): [ಸಂ.] 

ಪೌಲಿ. ಪೌಳ್ಗಿ (ನಾ). ೧. ಒಂದು ಬಗೆಯ ಹೋಳಿಗೆ: ೨. ರೊಟ್ಟಿ: 


ಪೌಲಿ ಹೋಳಿಗೆ, ೨. ರೊಟ್ಟಿ” (ಗಂಗರು: 3೦೪). ಪೌಳ್ಗಿ: ೩. 
ಉಸಲಿ; ಗುಗ ರಿ: “ಆಪಕ್ವಂ, ಪೌಳಿ, ಆಭ್ಯ್ಕೂಷ।- ೩ ಉಸಲಿಯ 
ಹೆಸರುಗಳು, ಗುಗ್ಗುರಿ” (ನಿರ್ಣಾ: ೨66). [ಸಂ. ಪೌಲಿ, ಪೌಲೀ] 


ಪೌಲೋಮ (ನಾ). ೧. ಪುಲೋಮೆಯ ಮಕ್ಕಳು : ಒಂದು ರಾಕ್ಷಸ 
ವರ್ಗ: ನಿವಾತಕವಚ ಕಾಳಕೇಯ ಪೌಲೋಮ ತಳ ತಾಳುಕರೆಂಬಜುವತ್ತು 
ಕೋಟಿರಕ್ಕಸರನೆನಗೆ ಗೆಲ್ದೀಯಲ್ವ್ಹೇಟ್ಕು೦ (ಶಂಶಶಾ. ವಿ, 
ಇಂದ್ರ. ಸಂ.) 
ಪೌಲೋವಿ, ಪೌಳೋಮಿ (ನಾ). ೧. ಪುಲೋವಂನೆಂಬ ಅಸುರನ 
ಮಗಳು ; ಇಂದ್ರನ ಪತ್ನಿ: ಶಚೀದೇವಿ: “ ಇಂದ್ರಾಣೀ, 
ಪೌಲೋವಿಹಿ, ಶಚೀ _ಈ ೩ ಇಂದ್ರನ ಸ್ತ್ರೀಯ ಪೆಸರ್‌"(ಹಲಾಯು..೦೦-28): 
ಮುನ್ನೊಂದು ಸಮಯದೊಳ್‌ ಪೌಲೋಮಿ ತಾಳಮಧುವಂ ಬಯಸಿ 
. . ಪುರಂದರಪುರಸ್ಸರಂ ಬಂದು ಹೃದ್ಮಮಪ್ಪ ಮದ್ಮಮಂ ಕೇಳಿವಟ್ಟ 
ಲೊಳೆಅಕಿದು ಉಡಿಯಲುಜ್ಜುಗಂಗೈವುದು೦ (8ಗಂ. ೪-೩೯ ವ). ೨. ಭೃಗು 


6-೨೭ ನ). 


ಪೌಲೋವಿಖಿಪತಿ 


ಖುಷಿಯ ಹೆಂಡತಿ. ಪೌಳೋಮಿ : ೧. ನೇಮಿನಾಥಂಗೆ ಸುರಯೂಥ 
ನಾಥಂ ಸರ್ವಾಂಗಪ್ರಣತನಾಗಿ . . - ಪೌಳೋಮಾದತ್ತ ದಿವ್ಮಾರ್ಚನಾ 
ನಿಚಯದಿನರ್ಚಿಸಿ (ಊೀರಿಫ್ರೆ. ೦೩-೪೯ ನ). [ಸಂ. ಪೌಲೋಮಿಾ] 

ಪೌಲೋವಿತಾಪತಿ, ಪೌಳೋಮಾಪತಿ (ನಾ). ಶಚೀದೇವಿಯ ಗಂಡ; 
ಇಂದ್ರ : ಶ್ರೀಮಜ್ಜಿನಮುಜ್ಜನದ ಮಹಾಮಹಿಮಾತಿಶಯಮಸದಳಂ 
ಪೊಗಟಲ್‌ ವೌಲೋಮಾಪತಿಗಲ್ಲದೆ ಪೆಅರ್ಗೇಮಾತದು (ತ್ರ. ೫-೮). 
ಪೌಳೋಮಿಸಾಪತಿ : ಪೌಳೋವಿಸಾಪತಿ ತನ್ನ ದಿವೃಜ್ಞಾನದೊಳ್‌ ನೋಡಿ 
ಚಕ್ರಿಯುಂ ವಕ್ರಮಾರ್ಜುನೆನುಮಪ್ಪುದನಆ್‌ದು (ಶಂಠರಾ. ೩-೪೩ ನ). 

(ಸಂ.] 

ಪೌವಗೆ " ಪವ್ವಗೆ ' ನೋ. 

ಪೌವನೆ * ಪವ್ವನೆ ' ನೋ. 

ಪೌವನೆವೋಗು (ಕ್ರಿ). ಬೆದರು; ಭಯಪಡು : ತನ್ನ ನಮ್ಬಿದ ಸುದಶೀ 
ಕದಮ್ಪದೆರ್ದೆ ಪೌವನೆವೋಗಿರೆ (ಎಳ- 38, 3೪0-೨೪ ; ಸು. 3176). 

[ ಪೌವನೆ (ಎಪವ್ಯನೆ) 4 ಪೋಗ್ಗು (ಆಪೋ) 


ಪೌಪ (ನಾ). ೧. ಪುಷ್ಕಮಾಸ : “ಪೌಷಃ, ತೃಷಃ, ಸಹಸ್ಯಃ__೩|6 
ಪುಷ್ಕಮಾಸದ ಹೆಸರುಗಳು” (8ಕ್ಕಾಂಿ- ೩€)- ೨. ಹಬ್ಬ ; ಉತ್ಸವ. 
೩. ಕಾಳಗ ; ಯುದ್ಧ. (ಸಂ. 


ಪೌಷಿ (ಫಾ): ೧. ಪ್ರೆಷ್ಕನಕ್ಷತ ದಿಂದೊಡಗೂಡಿದ ಹುಣ್ಣಿಮೆಯ 
ರಾತ್ರಿ : “ಪೌಷೀ, ಪುಷ್ಕಯುಕ್ತಾ- - ಪುಷ್ಕನಕ್ಷತ 4 ದಿಂದೊಡಗೂಡಿದೆ ಪೌರ್ಣ 
ಮಾಸೀ ಹುಣ್ಣಿಮೆಯ ಹೆಸರು” (ಸಿದ್ಕಾಂತಿ- ೩). ವಿ. ಪುಷ್ಕಮಾಸದ 
ಹುಣ್ಣಿ ಮೆ. (ಸಂ. ಪೌಸೀ] 

ಪೌಷ್ಯರ” (ನಂ). ನೈದಿಲೆಗೆಡ್ಡೆ : * ಪ9ಿಷ್ಕರಂ, ಕಾಶ್ಮೀರಂ, ಪದ್ಮಪತ್ರಂ 

4 ತಾವರೇಗಡ್ಮೆ” Gres ೨೪೩). [ಸಂ.) 

ಪೌಷ್ಟಿಕ (ಗು). ೧. ಶಕ್ತಿಯನ್ನು ಕೊಡುವ : ಪುಪ್ಪಿದಾಯಕವಾದ : 
ಅಡುಗೆಯ ಕಲೆಯಲ್ಲಿ ಅವಳು ಪರಿಣತಳಾಗಿದ್ದು ದೊರೆಯುವ ವಸ್ತು 
ಗಳಿಂದಷ್ಟೇ ರುಚಿಕರವಾದ ಮತ್ತು ಪೌಷ್ಟಿಕ ಅಡುಗೆಯನ್ನು ಮಾಡಲು 
ಬಲ್ಲವಳಿರಬೇಕು (9ರುತ್‌. ೫೬). (ನಾ). ೨. ಶಕ್ತಿಯನ್ನು ಕೊಡು 
ವಂಥದು ; ಪುಷ್ಟಿದಾಯಕವಾದ ವಸಂ್ವಿ : ಶ್ರೀಖಂಡವು ಪೌಷ್ಟಿಕ. 
ವೀರ್ಯವರ್ಧಕ (ಅಶ್ಮಾಗ. ೦೨೦-೩); ಫಲಹಾರವಸ್ತುಗಳು ಕಟ್ಟಲು ಸುಲಭ 
ವಾಗಿಯೂ ಪಟ್ಟಕ ಹಾಗೂ ರಂಚಿಕರವಾಗಿಯೂ ಇರಬೇಕು (ಅರು2ೌ. 
೧30); ಸತ್ವಹೀನವನ್ನು ಸತ್ವಸಂಪುಷ್ಟರನ್ನಾಗಿ ವರಾರ್ವಡಿಸಬಲ್ಲುದು ಈ 
ಆಧ್ಯಾತ್ಮ ಪೌಷ್ಟಿಕ (ಕಾಠ್ಕಳು. ೨೪). ೩. ವ್ಯವಹಾರದಲ್ಲಿ ಜಯವೇ 
ಮೊದಲಾದ ಇಷ್ಟಪ್ರಾಪ್ತಿಗಾಗಿ ಮಾಡುವ ಓಂದಂ ಕರ್ಮ : ಶಾಂತಿಕ 
ಪೌಷ್ಟಿಕಕ್ರಿ ಯಾಕುಶಲನುಂ ಧೆರ್ಮಕೌಾರ್ಯಾದಿಕುಶಲನುಮಪ್ಪ ಬುದ್ಧಿ 
ಸಾಗರನೆಂಬ ಪುರೋಹಿತರತ್ನ ಮುಂ (ಅಂಫು. ೦೦-೩ ನ).- ೪. ನೀರಿನ 
ಧಾರೆಯೆರೆದು ಮಾಡಂವ ದಾನ. [ಸಂ.] 

ಪೌಷ್ಟಿಕಕರ್ಮ (ನಾ). ಇ ಪೌಷ್ಟಿಕ ೩: ಪಂಡಿತಪ್ರಿಯ ಶಾಂಶಿಪೌಪ್ಟಿಕ 
ಕರ್ಮದೀಧಿತನ ಚಂಡದೈವಜ್ಞನ * * * ಪೌರೋಹಿತನ ಮಾಡುವುದು 
(ಕುನ್ಶಾಉ- ೩-6೬) ; ರೋಗ ವಾಸಿಯಗುವುದಕ್ಕೆ ಮಾಡುವ ಭೇಷಜಕರ್ಮ 
ಗಳು . - . ಪ್ರಾಯಶ್ಚಿತ್ತರೂಪವಾದ ಶಾಂತಿಕರ್ಮಗಳು, ಕೆಲಸ ಕಾರ್ಯ 
ಗಳಲ್ಲಿ ಜಯವಾಗಲೆಂದು ಪೌಷ್ಟಿಕಕರ್ಮಗಳೆು (ಭಾರದ. ೨೭). 

[ ಸಂ, ಪೌಷ್ಟಿಕಕರ್ಮನ] 

ಪೌಷ್ಟಿಕತೆ (ನಾ). ಪುಷ್ಪಿಯನ್ನುಂಟುಮಾಡುವ ಅಂಶ; ಪುಪ್ಪಿದಾಯಕತ್ವ: 
ತರಕಾರಿಗಳಲ್ಲಿರುವ ಜೀವಾತುಗಳು ಮತ್ತ ಪೌಷ್ಟಿಕತೆಯು ನಷ್ಟ 
ವಾಗದಂತೆ ಅವುಗಳನ್ನು ಎಷ್ಟು ಬೇಗನೆ ಬೇಯಿಸಿ ತೆಗೆಯಿತೋ ಅಷ್ಟು 
ಒಳ್ಳೆಯದು (ರುಸ್‌. [ಸಂ. ಪೌಷ್ಟೀತಾ) 


೨೪). 


೬೦೧೨ 


ಪೌಳ್ಗಿ, ಪಉಳಿ. ಪವಲ್ಯ, 


ಪೌಳಿಂದಿನಿ 


ಪೌಪ್ತಕ (ನಾ). ಹಿತ್ತಾಳೆಯ ಭಸ್ಮದಿಂದ ತಯಾರಿಸಿದ ಒಂದಂ ಬಗೆಯ 


ಕಣ್ಣುಕಪ್ಪು ; ಕಂಸುಮಾಂಜನ : “ ರೀತಿಪುಷ್ಪಂ, ಪುಷ್ಪಕೇತುಃ, 
ಪೌಷ್ಟಕಂ, ಕುಸುಮಾಂಜನಂ-೪ ಕುಸುಮಾಂಜನದ ಹೆಸರು ” (೬ರ್ಕಾಂಠಿ. 
೩೦೩) - [ ಸಂ. ] 


$ | ಪೌಷ್ಯ (ಗು). ೧. ಪುಷ್ಕವರಾಸಕ್ಕೆ ಸಂಬಂಧಿಸಿದ. (ನಾ). ೨. ಪುಷ್ಯ 


ಮಾಸ. [ಸಂ.-3 


ಪೌಸಷ್ಯಮಾಸ (ನಾ). ಪುಷ್ಕಮಾಸ : ಕೈಲಾಸಪರ್ವತದ ಸಿದ್ಧಕೂಟದೊಳ್‌ 


ಪೌಷ್ಕ ಮಾಸದ ಪಾರ್ಣ ಬಾದಿಕದೂಡು ಪಲ್ಕಂಕಾಸನದಿಂದಂ ಯೋಗ 


ನಿರೋಧದೊಳ್‌ ಪೂರ್ವಾಭಿ ನ ಖಖನಾಗಿರ್ದಂ (ಆದಿಫು. ೦೬-೪೦ ವ). [ಸಂ. 


390 | ಪೌಸರ (ನಾ)- ಗುಂಪು; ಸಮೂಹ : ಸಿಡಿಹಿನಿಂ ನೋಡಿ ಪಕ್ಕವ ಬಿದಿರ್ದು 


ಬೆದಚುತ್ತೆ ನಡುಗೊಂಬನೇಟ್‌ ಸುಸ್ಥ ರಗಳಿಂ ಧ್ವನಿಗೆಯ್ವ ಪಡಿಯುಯಾಂಕಿತ 
ವಕ್ಕಿ ಪೌಸರದೊಳಿಹಎಂತು ಸಂತಸದೊಳುಂ ವನದೊಳು (ಶ್ರಕುಪುು- ೩-೦): 
[5 ಪಸರ) 
ಪವಳಿ, ಪವುಳಿ (ನಾ). ೧. ಸುತ್ತು 
ಗೋಡೆ ; ಪ್ರಾಕಾರ : ಭಕ್ತನ ದೇಹವೇ ತ್ರಿಕೂಟದ ಶಿವಾಲಯ . . 
ಶಿವಾಚಾರವೆ ಪೌಳಿ (ಕನ್ನರ. ಕ: ೧೪-4೪೦) ; ನಿಂದು ನಿಂದು ನಿಲುಕಿ 
ನಿಲುಕಿ ಕೈಗುಂದಿ ನೋಡುತ ದೆಸೆದೆಸೆಯನಾನಂದವಳಿದುಳಿದುಳಿದು 
ಪೌಳಿಯ ಡೆಗೆ ನಸುಸಾರ್ದು (ಚಕ್ರ. ೨೬೩೦) ; ರಾಯನ ರಾಣಿಯ 
ಪೌಳಿಯ ಹಿಂದದೆ ಬಲು ಬಟ್ಟಿಬಯಲಾ (ಳುಂಶಾಂ. ೩೦- ೦), ಸುತ್ತೇಳ 
ಪೌಳಿ ಮನೆಯವಳೆ ನನ ಚೆಲುವೆ ಸುತ್ತಿ ಬರತೀನಿ ದನಿ ತೋರಿ (ಕಾಕ. 
900); ಶಾಲೆಯ ಸವಿಖಾಪದ ದೇವಸ್ಥಾನದ ಪೌಳಿಯಲ್ಲಿ ಕಟ್ಟಿದ ಚಿಕ್ಕ 
ಕೊ:ಣೆಯೊಂದನ್ನು ಹಿಡಿದು ತಾವೇ ಕೈ ಬಾಯಿ ಸುಟ್ಟುಕೊಂಡಿದ್ದರು 
(ಕಾಳಗಿ. ಇ). ವಿ. ಅಂಕಣ; ಆವಾರ; ಆವರಣ : ಬ್ರಹ್ಮಪುರಿಯ 
[ದೇವಾಲ್ಕದ]ಪೌಳಿಯ ಎ(ನೀ)ಳದ ೨೫ ಹಸ್ತದಗಲದ ನಿವೇಶನವಂ 
ಮೌಳಿವಿಡಿದು : ತೆಜ್ಕದೆಸೆಯು[ಲು? ಕೊ]ಟ್ಟರು (ಎಂ. xx. ೨3-೩; 
ವ:ಧ್ಮದ ಪೌಳಿಯೊಳೆಶುವುದಾ ನೃಪಗೆ ತಕ್ಕಧ್ಧಯನದ ದೀರ್ಫ 
ಶಾಲೆ (ಕರತ- ೦೬-೩): ಅಷ್ಟರವರೆಗೆ ದೇವಾಲಯದ ಪೌಳಿಯಲ್ಲಿ ವಿಶ್ರಮಿಸಿ 
ಕೊಳ್ಳುವ ಕೃಪೆ ಮಾಡಬೇಕು (ಹುಂಹಾ- ೦೨೩). ಪಉಳಿ : ೧. ಪಡು 
[ವಲು)ಉ([ಪೃ]ರಿಗ[ಬಾ]ಗಿಲು ತೆಂಕಲು ದೇವರ ಗು[ಡಿ ಪ]ಉಳಿ ಮೇರೆ 
(ಇ. 1೪. ೨೪೭-೨೨ 1557)- ಪವಲ್ಕ : ೧: ಸ್ವಯಂಭುದೇವರಿಗೆ 
ತಪಂಬಟ್ಟು ಈ ಪವಲ್ಯವ ಮಾಡಿಸಿದಂ (ಎಳ. 111, ಶ್ರೀರಂಗ- ೩೪-೬; 1126). 
ಪವಳಿ ; ೧. ದೇವಸ್ಥಾನದ ಸುತ್ತಲೂ ನಾಲ್ಕೂಕಡೆಗೆ ದೊಡ್ಡ ಪವಳಿಯಿದೆ 
(ಗಂಗಾತಾ. ಇ): ಕೌಶಲ್ಯದ ಕಲ್ಲು ಪವಳಿ ಕಂಸುರಿನೆ ಮಾದ್ವಾರೈದು (ಸಿದ್ಧು. 
೨6-೩). ೨. ಅರಮನೆಗೆ ಹೊಂದಿ ಇದ್ದ 'ಪವಳಿ' ಯಲ್ಲಿ ಒಂದು ಸಣ್ಣ 
ಉದ್ಯಾನವನ್ನು ಮಾಡಿಕೊಂಡಿದ್ದಾಳೆ (82ಕ್ಮಾ, ೪೪). ಪವುಳಿ: ೧. ಯಾ 
ದೇವರ ದೇವಾಲ್ಯದ ಕಳಸ ನಿಬರ್ಬ್ಬಿಣ' ಪವುಳಿ ಬಾಗಿಲುವಾಡ . . ,. ಯಾ 
ಕಟಿದ ಮರಿಯಾದೆಯ ಪಡಿ ನಡುವುದು (ಎಳ. ೪1, ಕಡೂರು. 9-೬8: 2291); 
ಪುಂಡರೆಲ್ಲರ ಕೂಡಿಕೊಂಡು . . . ಪವಳಿಯ ಹೊಜಣಗೆ ಮುಂಕೊಂಡಾಡು 
ತಿರ್ದನುಬ್ಬಿನೊಳು (ಕು೦ಾಸಾಂ. ೩೪9-೫೩೦) : ಪವುಳಿ ಉಪ್ಪರಿಗೆ ಚಿನ್ನದ 
ಪಂಚಕಳಸವು ವಿವರ ಚಿತ್ರದ ಚಂದ್ರಶಾಲೆ (ನಿಸಪ. ೦-೬೩). 
[ಇ ಪ್ರಾ. ಪಓಲಿ-ರಾಜಮಾರ್ಗ; ಹೆಬ್ಬಾಗಿಲು. /ಹಂ. ಪೌಲೀ, ಪೌರೀ; 
ಮರಾ. ಪಾಳೀ] 
ಪೌಳ್ಗಿ 'ಪೌಲಿ' ನೋ. 
ಪೌಳಿಂದಿನಿ (ನಾ). ಬೇಡರ ಹೆಂಗಸಂ; ಶಬರಿ: ಚಂದನದಿಂದೆ ಮಾಡಿ 
ದೊರಳೊಳ್‌ ಬಿದಿರಕ್ಕಿಯನೆಯ್ದೆ ಪೊಯ್ದು ಚೆಲ್ಕೊಂದಿದ ದಂತ 
ದೊಂದೊನಕೆಯಂ ಪಿಡಿದೊಳ್ಳಳಿಸುತ್ತುವಿರ್ದ ಪೌಳಿಂದಿನಿ , , , ಬಿಲ್ಲ 


7246): 


ಪೌಳಿಗವಾಕ್ಷಿ 


ಬಬ್ಲಹನೆ ಸೂವಿಯೆ ಸೂವಿ ದಲೆಂದು ಪಾಡಿದಳ (ಕಾರಫು- ೦೦-೦೦೨). 
[5 ಸಂ. ಪುಲಿಂದೀ) 
ಪೌಳಿಗವಾಕ್ಷಿ (ನಾ). ಗೋಡೆಯ ಮೇಲ್ಭಾಗದಲ್ಲಿ ಕೊರೆದ ಕಿಂಡಿ,- 
ಗವಾಕ್ಷಿ : ಪಶ್ಚಿಮದ್ವಾರವೆಂಬ ನಿಜದ್ವಾರವಟ್ಟವಂ ಮಾಡಿ ಸಪ್ತವ್ಯಸನ 
ಪಂಚೇಂದ್ರಿಯಂಗಳಿಂಬ ಪೌಳಿಗವಾಕ್ಷಿಯನಿಕ್ಕಿ (ಕೂಕತಂ. ೩೦೬-೨೬). 
(ಪೌಲಿ 4 ಗವಾಕ್ಷಿ) 
ಪೌಳಿಗೋಡೆ (ನಾ). ಪ್ರಾಕಾರದ ಗೋಡೆ; ಸಂತ್ತುಗೋಡೆ : ವೃಕ್ಷಗಳ 
ಸಹಾಯದಿಂದ ಪೌಳಿಗೋಡೆಯನ್ನು ಹಾರಿ ಹೋಗು (ಉಡ. ೪೬): 
ಗರ್ಭಗುಡಿಯ ಸುತ್ತ ಕಲ್ಲಿನ ಪೌಳಿಗೋಡೆ ಇರುತ್ತದೆ (ಶ್ರಠಾಇ. 21, ೩೦೭); 
ದೂರದಲ್ಲಿ ಒಂದು ದೇವಸ್ಮುನದ ಪೌಳಿಗೋಡೆಗಳು ಕಾಣಿಸಿದುವು (ಕಂಗಾಳ್ಕ. 
so). ' [ಪ + ಗೋಡೆ) 
ಪೌಳೋಮಿ * ಪೌಲೋಮಿ ' ನೋ, 
ಪೌಳೋವಿತಾಪತಿ " ಪೌಲೋಮಾಪತಿ ' ನೋ. 
ಪ್ಯಾದೆ, ಪೇದೆ (ನಾ). ೧. ಕಾಲಾಳಂ; ಕಾಲ್ನಡೆಯ ಭಟ: 
ಕುದುರೆ ೫೦೦ ವ್ಯಾದೆ ೬೫೦ ಸಹಾ ಭರ್ತಿ ಮಾಡಿ (ಹೈ ದರ: ೨೦); 
'ಟೀಪುಸುಲ್ತಾನರು ತಬು ಕಡೆ ಆಹಶಾಂ ಪ್ಯಾದೇರಿಗೆ ತಯಾರುಮಾಡಿ 
- « ಕಳುಹಿದಲ್ಲಿ '(ಕಾಶೇಂತ್ರ. ೪): ೨. ಪೋಲೀಸು ದಳದ 
ಕೆಳದರ್ಜೆಯ ಸೇವಕ : ಅವನು ನಮ್ಮೂರಿನ ಪೋಲೀಸ್‌ ಠಾಣೆಯಲ್ಲಿ 
ಪ್ಯಾದೆಯಾಗಿದ್ದಾನೆ. (9). ೩. ಸೇವಕ; ಆಳು; ಜವಾನ: 
ನಿನ್ನೆ ಏನೇ ಎನಿಸಿಕೋಡವಳು ಇಂದೊಡತಿ, ತಾನೆಂದಿನಂತೆಯೇ 
ಪ್ಯಾದೆ (ಗೌಮುಲ್ಲ. ೦೯); ಕಾಲದ ಪ್ಯಾದೆ ಅವನ ಖ್ಯಾತಿಯ ಎಲ್ಲೆಯ ಗೂಟ 
ಗಳನ್ನು . ಕೀಳುವುದಕ್ಕೆ ಬಂದಾಗ ಸಮಾರೋಜಚಕು ಈ ತಮಾಷೆಯನ್ನು 
ನೋಡಲಂ ಕಾಯಲಾಗುವುದಿಲ್ಲ (೩೩06. 1, ೨೪೩). ೪. ಚದುರಂಗ 
ದಾಟದಲ್ಲಿ ಕನಿಷ್ಠ ನಡೆಯ ಕಾಯಿ: ಸ್ವಲ್ಪ ತಾಳು ಅದಲ್ಲ ಆಟ, 
ಧೊರೆಗೆ ಷಹ ಕೊಟ್ಟರೆ ಆ ಪಸ್ಯಾದೇಗೆ ದೇವರೇ ಗತಿ (ರುಂಂಳ. ೪); ವ್ಯಾದೆ 
ಯನ್ನು ತೆಗೆದು ದೊರೆಗೆ ಶಹಾ ಕೊಡು (ಕೂಂ). ಪೇದೆ: ೧. ರಾಣಿಯು 
ಕೋಟೆಯ ಮಹಲ್ಲಿನಲ್ಲಿಯೇ ತನ್ನ ಸಖಯರು, ಸಿಪಾಯಿಗಳು ಮತ್ತು 
ಪೇದೆಗಳೊಂದಿಗೆ ವಾಸಿಸುತ್ತಿದ್ದಳು (ರೂಂ. ೦೨೪) ವಿ. ಎಕ್ಸ್ಟೈಜ್‌ಇನ್‌ 
ಸ್ಪೆಕ್ಟ್ಚರು ನಾಲ್ವರು ಪೇದೆಗಳೊಡನೆ ಹಠಾತ್ತನೆ ಪಟೇಲ ತಿಮ್ಮೇಗೌಡನ 
ತೋಟಕ್ಕೆ ಪೂರ್ವಭಾವಿಯಾಗಿ ಸುದ್ದಿ ಕೊಡದೆ ದಾಳಿ ಇಟ್ಟಾಗ ...೮ಆ 
ಭಂಗಿಯ ಗಿಡವನ್ನು ಅವರಿಗೆ ತೋರಿಸಿದ (ಊರುಳ. 68) ; ಪೇದೆಯ ಕೆಲಸ 
ದಿಂದ ಮುಕ್ತನಾದರೆ ಸಾಕಾಗಿತ್ತೂ ನನಗೆ (ನಾಫೋಲೀ. ೦೦೨). ೩. ಏನು 
ಶಾಲೆಯ ಮಾಸ್ತರನೂ ನಾನೇ ಪೇದೆಯೂ ನಾನೇ ಎಂದು ತಿಳಿದಿರಾ? 
(8ರಾಣ. ೦೩೬) ; ಒಬ್ಬ ಸಭ್ಯಗೃಹಸ್ಥನು ಪೇದೆಗಳ ಮುಂದಾಳುವಿನೊಟ್ಟಿಗೆ 
ದ್ರಾಕ್ಷಾರಸ ಜಟ ತ್‌! ನಾಚಿಕೆಗೇಡು ! (ಯೋರರು. ೪೦)- 

[+ ಪಾರ, ಪಿಯಾದಾ ; ಹಿಂ. ಮರಾ. ಪ್ಯಾದಾ) 
ಪ್ಯ್ಕಾದೆಮಾತು, ಪೇದೆಮಾತಂ(ನಾ). ೧.“(ಚದುರಂಗದಲ್ಲಿ ಎದುರಾಳಿಯ 
ದೊರೆಯ ಚಲನೆಗೆ ಅವಕಾಶವಿಲ್ಲವೆಂದಂ ಹೇಳುವ ಮಾತು) - - 
ಪ್ಯಾದೆ ಮಾತು” (08608-2866 ಇ952). ೨. (ಆಲಂ) ಸಂಪೂರ್ಣ 
ಪರಾಭವ ; ಪೂರಾ ಸೋಲಂ : ಇದು ಒಳ್ಳೇ "ಪ್ಯಾದೆ ಮಾತು” ಆಯಿ 
ತೆಂದು ಮರುದಿನ ಪುನಃ ಯಾತ್ರೆ ಹೊರಟದ್ದೇ ! (ಕ್ರೀಕತೆ. ೦೦೪) ; ಸುಬೇ 
ದಾರರ ಪ್ಯಾದೇವತಾತಿನ ಕಥೆಯನ್ನು . - . ಹೇಳುತ್ತೇನೆ (ಸಣ್ಮಕ. -೪, ೦೩). 
ಪೇದೆವತಾತು : ೧. ಇದು ಪಾರ್ಥನ ವೀರತ್ವಕ್ಕೆ ಚದುರಂಗದಾಟದೊಳ 
ಗಿನ ಕೊನೆಯ ಶಹ - ಪೇದೆಮಾತೇ - ಅಲ್ಲವೇ ? (2ರುರೆ: ೭ ಶ್ರಸ್ತಾರನೆ). 

ಪ್ಯಾದೆಮಾತು ಮಾಡು ಸೋಲಿಸು; ಪರಾಭವಗೊಳಿಸು : 
ನಿರ್ವುಲೆಯು ಖಂಡಿತವಾಗಿಯೂ ಔರಂಗಜೇಬನನ್ನು ಸೋಲಿಸಿದಳು ; 


೬೦೧೩ 


ಪ್ರಕಂಪಿತ 


ಪ್ಮಾದೆಮಾತು ಮಾಡಿ ಕೂರಿಸಿದಳು (ಆ $ಕು. ೨೩೮) 
[ .- ಮರಾ. ಪ್ಮಾದಮಾತ್‌, ಪ್ಯಾದೇಮಾಶ್‌ 1 

ರಾ (ನಾ). ಗ್ರಂಥ, ಲೇಖನ ಮೊದಲಾದುವುಗಳಲ್ಲಿ ಮೊದಲನೆಯ 
ಪಂಕ್ತಿಯನ್ನು ಒಳಚಾಚಿ ಪ್ರಾರಂಭಿಸಂವ ವಾಕ್ಕವೃಂದ : ದಿಜಿಸ್ಟರಿಗೆ 
ದಾಖಲ್ಮಾಡಲ್ಬಟ್ಟಿರುವವರ್ಯಾರಾದರೂ ಕಾಣದೆ ಗೈರ್‌ಹಾಜರಾದರೆ ೬ನೇ 
ಪ್ಕೂರಾದಲ್ಲಿರುವ - ಮೆಮೊರಾಂಡಂನ ಮೂಲಕ ಸ್ಪೇಷ್ನೀಹೌಸ್‌ ಆಫೀಸ 
ರವರಿಗೆ ತಿಳಿಸತಕ್ಕದ್ದು (ಗ್ರಾಶಾಳೆ. ೪೭) ; ಬಾಹ್ಯ ಪರೀಕ್ಷೆಯ ವರದಿ ನಾಲ್ಕು 
ಪುಟಗಳಖ್ಬದ್ದು , ಇಪ್ಪತ್ತೇಳು ಪ್ಯಾರಾಗಳನ್ನೊಳಗೊಂಡಿಶ್ತ್ತು (ಪುರು. 46). 

[p ಇದು ಇಂಗ್ಲಿಷಿನೆ "2೩:88 ಎಂಬುದರ ಸಂಕ್ಷಿಪ್ತರೂಪ] 


10 ಪಾಲೆ ` ಪೇಲೆ ' ನೋ. 


20 


ಪ್ರ. (ಉಪ). ೧. ಮಂಂಭಾಗೆದ, ಮಂಂದಿನ, ಮುಂದೆ ಇರುವ 
ಎಂಬರ್ಥಗಳಲ್ಲಿ ಸಂಸ್ಕೃತಧಾತುಗಳಿಗೆ ಸೇರುವ ಒಂದು ಉಪಸರ್ಗ. 
: ಬಹಳ, ತುಂಬ. ಅತಿಶಯವಾದ ಎಂಬರ್ಥಗಳಲ್ಲಿ ಸಂಸ್ಕೃತ 
ಗುಣವಾಚಕಗಳಿಗೆ ಸೇರುವ ಒಂದು ಉಪಸರ್ಗ. ೩. ಪ್ರಾರಂಭ, 
ಆಧಿಕ. ಸೌಂದರ್ಯ, ಶ್ರೇಷ್ಠತೆ ಎಂಬಂಥ ಅನೇಕ ವಿಶೇಷಾರ್ಥ 
ಗಳಲ್ಲಿ ಸಂಸ್ಕೃತನಾಮಪದಗಳಿಗೆ ಸೇರಂವ ಒಂದು ಉಪಸರ್ಗ. 
ಸಂ.) 
ದೊಡ್ಡಗಾತ್ರದ ಗಡ್ಡೆ: ಆನೆಹುಲ್ಲು ಅಥವಾ ದಪ್ಪ 
*- ಇದಕ್ಕೆ ತೆವಳು ಆಕಾರದ ಪ್ರಕಂದಗಳಿವೆ 
(Mota: 7, ೭೯೩). [ಸಂ.] 
ಪ್ರಕಂಪ (ನಾ). ೧. ಅತಿಯಾಗಿ ನಡುಗುವಿಕೆ,  ಅಮರುವಿಕೆ. 
೨. ಹೆಚ್ಚಾದ ನಡುಕ, _ಕಂಪನ ; ರಮಣೀಹೃದಯದಲ್ಲಿ ನಾಯಕ 
ಸಂಸ್ಪರ್ಶಜನಿತ ಪ್ರಕಂಪದಂತೆ, ನದೀವಕ್ಷದಲ್ಲಿ ತರಂಗ ಏಳಲು ಮೊದ 
ಲಾಯಿತು (ಬಳಕು. ೦60)- ೩. ಒಂದು ನರಕದ ಹೆಸರು : ವಿಕರಾಳ 
ಪ್ರಕಂಪ ಪದ್ಮ ಸುವಕ್ಕ ಕಾಲವೆಂಬೈದು ಮಂತ್ರಿನರಕಂಗಳಿಂ ಕೂಡಿ ಅಘೋರ 
ವೆಂಬರಸುನರಕವಿಹುದು (ಕೇಳೆ. 083)- ೪. [ನಾಟ್ಕ] ಐದು ವಕ್ಷೋ 
ಭೇದಗಳಲ್ಲಿ ಒಂದು; £ “ಎಡೆಬಿಡದೆ ನಿಟ್ಟುಸಿರು ಬಿಡುವುದು. 
[ಎಡೆಬಿಡದೆ ಎದೆಯನ್ನು ಮೇಲಕ್ಕೆ ಚೆಲಿಸುವುದು.] ಹೆದರಿಕೆ. 
ನಗಂವುದು, ಶ್ರಮ, ಶ್ವಾಸ, ಕಾಸರೋಗ,; ತಿಕ್ಕಲು, ಅಳಂವುದು 
ಇವುಗಳನ್ನು. ಅಭಿನಯಂಸುವಾಗ” (ಕಾಸ್ಕರೆಂ- ೨೩೬ ಗರ್ಯಾಮನಾದ) : 
ಸಮಮಾಭುಗ್ನಂ  ನಿರ್ಭುಗ್ಲಮುಮತಿವಿಲಸತ್ಸಕಂಪಮುದ್ವಾಹಿತಮುಂ 
ಕ್ರಮದಿಂ ವಕ್ಷೋಭೇದಂ ಸಮನಿಸುಗುಂ ನೈತ್ತದಲ್ಲಿ (ಉಾಸ್ಕರಂ- ೨-೩) - 
[ ಸಂ.) 
ಪ್ರಕಂಪನ (ಗು). ೧. ರಭಸವಾಗಿ ನಡುಗುತ್ತಿರುವ. (ನಾ). 
೨. ಅತಿಯಾದ ನಡಂಕ. ೩. ಗಾಳಿ; ವಾಯು. ೪. ನಡುಗಿಸುವವನು. 
೩, ೪: ಪ್ರಕಂಪನಜೀವಪ್ರಕಂಪನನಪ್ಪೆನಗೆ ಗೋಪಾಲಯುಕ್ತನೊಳ್‌ ಭೇದ 
ಮಯುಕ್ರಮುಂ . . . ಅಪ್ಪುದು (1ಗಂ: ೩-೬೩೦ ವ). ೫. ಒಂದರ 
ನರಕದ ಹೆಸರಂ. ೬. [ಕಾವ್ಯಮಾ] ಎಂಟು ಬಗೆಯ ಸಾತ್ವಿಕಭಾವ 
ಗಳಲ್ಲಿ ಒಂದು ; ನಡುಗುವುದು: ಸ್ವೇದಂ ವೈವರ್ಣಂ ಸ್ವರಭೇದೆಂ 
ರೋಮಾಂಚನಂ ಪ್ರಕಂಪನಮಶ್ರೂದೈ "ದಂ ಸ್ತಂಭಂ ಲಯಮೆಂದಾದುವಿ 
ವೆಂಟುಂ ರಸಕ್ಕೆ ಸಾತ್ವಿಕಭಾವಂ (ಳಾನ್ಶಾವ- ೭೯೬)” [Xo] 
ಪ್ರಕಂಪಿತ (ಗು). ೧. ಹೆಚ್ಚಾಗಿ ನಡುಗಿಸಲ್ಪಟ್ಟ : ಅತುಳೋತ್ತಾಲ 
ತಿವಿಂಗಿಳಪ್ರಬಳಪಕ್ಷೋದ್ಭ್ಫೂ: ತವಾತ ಪ್ರಳಂಪಿತಕುಕ್ಯೀ ೀಲಸಮಗ್ರದುರ್ಗ್ರಹ 
ಘನಗ್ರಾಸಗ್ರಹವ್ಮಗ್ರೆ . . . ಕೋಲಾಹಲಕಲ್ಪಕಾಲಪ್ರಸ್ಪರ್ಧಿಯಂ 
ವಾರ್ಧಿಯಂ (ಕಾನ್ಶಸಾ. ೭೩). ೨. ನಡುಗಿದ ; ಅಲ್ಲಾಡಿದ : ನಿಬಿಡ 
ಪ್ರಕಂಪಿಶಕುಚಚ್ಕುತಕುಂಕುಮರೇಣು ತವ್ಮು ಕೇಸಡಿಗಳ ಕೆಂಪು ಕೆಂದಳಿರ 


ಪ್ರಕಂದ (ನಾ). 
ನೇಪಿಯರ*"ಹುಲ್ಲು . . 


ಪ್ರಕಟ 


ಸಾಲಿಡೆ ಸಂಚರಿಪರ್ಲ೯ತಾಂಗಿಯರ್‌ (ರಾ8ಕೇ. 6-6)- (ಸಂ.] 
ಪ್ರಕಟ (ಗು). ೧. ವ್ಯಕ್ತವಾದ ; ಹೊರಹೊವಿಸ್ಮಿದ ; ಸ್ಪಷ್ಟವಾದ": 
ಪ್ರಕಟಾಟೋಪದೆ ಪೊಯ್ತುೂ ಪೊಯ್ದ ಶಿಲೆಯೊಳ್‌ ವೃಕ್ಷಂಗಳೊಳ್‌ 
ಮೋದಿ ಮೋದಿ (ಗೆಪಾಯು- ೩-೦೩) ; ಪ್ರಕಟಯೆಶರ್ಗುಣನಿಧಿಗಳ್‌ . . , 
ಗುಣಧರಭೆಟ್ಟಾರಕರೆ . . . ಎವುಗಭಿವಂದ್ಯರ್‌ (ರರ್ಕೂನ್ಮು- ೦-೦೦) ; 
ಪ್ರಕಟಾನೇಕವಿಚಿತ್ರವಸ್ತುಗಳ ಜನ್ಮಸ್ಮಾನಕಂ ತೂಂ ವಸಂತಕಮೆಂಬಾ 
ವಿಷಯಂ ಮದೀಯೆ ವಿಷಯಂ (ಕುಸುರೂ. ೦೫-೬೬). ೨. ಪ್ರಸಿದ್ಧವಾದ: 
ಪ್ರಕಟಾಂಗಿಕ ವಾಚಿಕ ಸಾತ್ವಿಕ ಮಹಾರ್ಯಂಗಳೆಂಬ ನಾಲ್ಕಭಿನಯಮುಂ 
ಸಕಲಪರೀಷಹಮೆನೆ ರಂಜಕಮಾದುವು ರಂಗಮಧ್ಯದೊಳ್‌ (ಅಕ. ೫-೪). 
೩. ಕಣ್ಣಿಗೆ ಕಾಣುವ ; ಪ್ರತ್ಯಕ್ಷ. (ನಾ). ೪. ಸ್ಪಷ್ಟತೆ ; ನಿಚ್ಚಳತೆ : 
“ ವಿಶದಂ, ಪ್ರಕಟ, ಸ್ಪಷ್ಟಂ, ಪ್ರಕಾಶಂ, ಸ್ಟುಟಂ _. ಈ ೫ 
ಅಲಯಲ್ಬರ್ಪು(ಹು)ದು?' (ಜರಾಯು. ೦೨೪-೬೭). ೫. ಬಹಿರಂಗ 
ವಾದುದು ; ಸರ್ವವಿದಿತವಾದುದು : ಪ್ರಕಟಮಂಮಪ್ಪಂತಿರೆ ಜಾತ 
ಕರ್ಮದೊಸಗೆಯುಮನೊಸೆದು ಮುಡಿಸಿ "ಕಾಂಠಿಪು ° 007-೭೩೭) 
೬. ಪ್ರಸಿದ್ಧನಾದವನು; ಕೀರ್ಶಿಶಾಲಿ : ಪ್ರಕಟರ್‌ ನೀತಿವಿದರ್‌ ನೃಪರ್‌ 
(ಶಿತ್ತಫಿ: ೦೩-6). ೭. ಬಹಿರಂಗವಾದ ಸ್ಥಳ; ಸಾರ್ವಜನಿಕ 
ಪ್ರದೇಶ : ಅರಸಿದರು ಸೀತೆಯಂ . - ಸೋವಿದರ೯ ಗೂಢಮಂ ; 
ಸೋವಿದರ* ಪ್ರಕಟ: ೨೦ (ಶ್ರೀಕಾರೂ- ೩೩೩ -೦೦೫)- ಲೆ, ವಿಚಾರ ; ವಿವರ ; 
ಸಂಗತಿ: ಸಕಲಲೋಕಾತ್ಮಾಭಿರಾಮ ನೀನರಿಯದಿಹ ಪ್ರಕಟಮೊಂದಿಲ್ಲ 
(ಪಪಕೋ. ೪-೦೪)- 

ಪ್ರಕಟಂ ಮಾಡು ಎ ಸ್ಪಷ್ಟಪಡಿಸು; ವ್ಯಕ್ತಗೊಳಿಸು: ಪರಭಾಗಭಾವ 
ವಿಲಸದ್ವರ್ಣಲ್ರವಸಾವೃತ್ತಿಯಂ೨ ಪ್ರಕಟಂ ಮಾಡಿರೆ (ಕರಾ: ೦-೦೩೦) ; 
ಘ್ರುಣೇಂದ್ರಿಯಾತ್ಸುಕ್ಕಮಂ ಪ್ರಕಟಂ ಮಾಡಿ ನೃಪಂಗಲಂಪುವಡೆದತ್ತಂ 
ಭೋಜಗಂಧಾಸವಂ (ತ್ರ. ಇ-೬೯). ಪ್ರಕಟವಾಗು - ೧. ಹೊರಕ್ಕೆ 
ಬರು : ಗೋಚರಿಸು ; ಮೈದೋರು : ಒಂದು ಅರಳಿಮರವಾಗಿಯೂ 
ಮತ್ತೊಂದು ಆಲದ ಮರವಾಗಿಯೂ ಪ್ರಕಟವಾಗುತ್ತವೆ (೩ವಾತ್ಮ- ೦೬೪)- 
೨. ವ್ಯಕ್ತವಾಗು ; ಅರಿವಿಗೆ ಬರು: ನಾವು ಮೌನದಿಂದಿದ್ದರೆ ನಮ್ಮ 
ದಡ್ಡತನವು ಒಂದು ವೇಳೆ ಜನರಲ್ಲಿ ಪ್ರಕಟವಾಗದೆ ಇರಬಹುದು (ಮುಂಂಯಿ- 
೪-೪೪); ಪ್ರಕಟವಾದರೂ ಅಗಡುತನ ಬಿಡಲಿಲ್ಲ (ಗಾರ). ೩. (ಲೇಖನ, 
ಪುಸ್ತಕ ಮುಂತಾದುವು ಮುದ್ರಣ ಹೊಂದಿ ಹೊರಬರು ; ಪ ಕಾಶ 
ಗೊಳ್ಳು ; ಅಚ್ಚಾಗು : ಭಗವದ್ಗೀತೆಯನ್ನು ಕುರಿತು ಬರೆದ ದಿವಂಗತ 
ಆರ್‌. ಡಿ. ರಾನಡೆಯವರ ಗ್ರಂಥ ಇತ್ತೀಚಿಗೆ ಪ್ರಕಟವಾಗಿದೆ 
(ರರ್ಫುಸಾ- ೦೪೪): [ಸಂ.] 
ಪ್ರಕಟಂ (ಅ). ಎಲ್ಲರಿಗೂ ತಿಳಿದಿರುವಂತೆ ; ಬಹಿರಂಗವಾಗಿ : ಪುಃಟಂ 
ಲೋಕೋತ್ತರಲೌಕಿಕಪರಿಣತಿ ವುನ್ನಿಗಂಗೆ ಶಾಂತೀಶ್ವರರಾಮಕಥಾ 
ಪ್ರಶಸ್ತಿಯಿ:ದಾದ ಕೃತಿಗಳಿಂ (ಕೃತಿಯಂಗಂಗಳ]ನ್ನ ವುಮೊಳವೇ (ಕಾಂತಿತಿ. 
03-೬8) ; ಪ್ರಕಟಂ ವಾರಿಧಿವೇಳೆ ವಾರ್ಧಿಗೆ ಜಲೌಘಸ್ಪರ್ಧೆಯೊಳ್‌ ಬಾಧ್ಮ 
ಬಾಧಕಭಾವಂ ನೆಗಲಲೈ್ಕೆ ನಿಲ್ವ ತೆಅದಿಂದೆ (೫೧೧: ೦-೩೦); ಪ್ರೆಕಟಂ ತಾಂ 
ಹಾಸ್ಕರಸಪ್ರ ಕಾರಮದು ಮೂಲುತೆಅದಿನೆಸೆಗುಂ (ಕೃಂಗಾರ- ೦-೬೪). 

(ಸಂ.] 
ಪ್ರಕಟಂಚೆಯಿ (ಕ್ರಿ). ೧. ಸ ಷ್ಟವಾಗು : ಪ್ರಕಟಂಟೆತ್ತಾಭಿಘಾತಂಬಿಡಿದು 
ಬಿಡದೆ `ತಮ್ಮಂ ಕ್ಷಮಾವೃತ್ತಿಯಿಂ ತಾಳ್ಜಿ (ಕುಸುಮಾ. ೦-೩)- ೨. ಹೆಸರು 
ವಾಸಿಯಾಗಂ ; ಪ ್ರೈಸಿದ್ಧವಾಗು : ಪ್ರಕಟಂಬೆತ್ತಿರ್ಪ ಪೊಂಗೋಂಟೆಯ 
ತೆನೆಯೆಸಲ್ಲಳ್‌ - - - ತಾನೆನಲ್ಕೊಪ್ಪುಗು೦ (ರಕಳು. ೦-೨೩) - 
[ಪ್ರಕಟ + ವೆಲ್ಕು] 

ಪ್ರಕಟಗೆ ೈ (ಕೆ ೫. ಸ ್ಲೈಷ್ಟಪಡಿಸು; ವ್ಯಕ್ತಗೊಳಿಸು: ಅಲ್ಪವವು ಸಾಮಾನ್ಯವೆನೆ 


೬೦೧೪ 


1೩0 


€6 


40 


40 


ಪ್ರಕಟನ (ನ). 


ಪ್ರಕಟನೆ 


ಪ್ರಕಟಗೈಯುತ್ತ ತಮ್ಮತುಲಸುಖದುಃಖವೀವ ಶಕ್ತಿ (ರುರೆರೇ. ೪೯-೦), 
[ಪ್ರಕಟ 4 ಕೈ (ಎಕೆಯ್‌,)) 


ಪ್ರಕಟಗೊಳಿಸು (ಕ್ರಿ). - ಪ್ರಕಟಗೈ : “ಆಕಾರಃ, ಇಂಗಃ, ಇಂಗಿತಂ_೩ 


ಅಭಿಪ್ರಾಯವನ್ನು ಪ್ರಕಟಗೊಳಿಸುವ ಚೇಷ್ಟೆಯ ಹೆಸರುಗಳು” (ಸಿರ್ಕಾಂತಿ- 
೩೬೦) - [ಪ್ರಕಟ ೬ ಕೊಳ್ಳಿ 4 - ಇಸ್ಕು). 


ಪ್ರಕಟಗೊಳ್ಳು (ಕ್ರಿ). ಸ್ಪಷ್ಟವಾಗು ; ವ್ಯಕ್ತವಾಗು : ಈ ದುಷ್ಟರು 


ಮಾಡಿದ್ದ ಭ್ರಷ್ಟಾಚಾರಗಳೆಲ್ಲ ಈಗ ಒಂದೊಂದಾಗಿ ಪ್ರಕಟಗೊಳ್ಳುತ್ತಿವೆ 
(69). (ಪ್ರಕಟ 4 ಕೊಳ್ಳು (ಆ ಕೊಳ್‌) 


ಪ್ರಕಟಣಾಲಯ (ನಾ). ಪುಸ್ತಕ ಮಂಂತಾದುವುಗಳನ್ನು ಮುದ್ರಿಸಿ 


ಪ್ರಕಾಶಪಡಿಸಂವ ಕಾರ್ಯಾಲಯ : ಇಂದು ಎವಿಧ ಪ್ರಕಟಣಾಲಯ 
ಗಳಲ್ಲಿ ಮುದ್ರಣವಾಗಿರುವ ರಾಮಾಯಣದ ಎಲ್ಲ ಪ್ರಶಿಗಳಲ್ಲಿಯೂ . . . 
೨೪ ಸಾವಿರ ಶ್ಲೋಕಗಳೇ ಕಾಣಬರುತ್ತವೆ (ಶಾರಾಕೃ. ೭) - 

[ ಆ ಸಂ. ಪ್ರಕಟನಾಲಯ ] 


ಪ್ರಕಟಣೆ (ನಾ). ೧. ಗ್ರಂಥ ಮುಂತಾದುವುಗಳನ್ನು ಮುದ್ರಿಸುವುದು. 


ಪ್ರಕಾಶಪಡಿಸಂವುದು : ಎಲ್ಲಕ್ಕಿಂತ ಮೊದಲು ಆಗಬೇಕಾಗಿರುವುದು 
ನಾಲ್ಕೂ ಶೂನ್ಮಸಂಪಾದನೆಗಳ ಪ್ರಕಟಣೆ (ಕೂತಠ್ಕಳು- ೦೪)- ವಿ. ಯಾವು 
ದಾದರೊಂದಂ ವಿಷಯವನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸಲು 
ಸರ್ಕಾರ ಅಥವಾ ಸಂಘಸಂಸ್ಥೆಗಳು ಹೊರಡಿಸುವ ತಿಳಿವಳಿಕೆಯ 
ಪತ್ರ: ಘೋಷಣೆ : ಭೂವಿಯ ಹಿಡುವಳಿಯ ಬಗ್ಗೆ ಸರ್ಕಾರವು 
ಒಂದು ಪ್ರಕಟಣಿಯನ್ನು ಹೊರಡಿಸಿದೆ (ಕೂ9). ([-ಆ ಸಂ. ಪ್ರಕಟನ 
೧. ಇ ಪ್ರಕಟಣೆ ೧: ನನ್ನ ಕಾವ್ಯ ಸದ್ಯದಲ್ಲೆ 
ಪ್ರಕಟನಕ್ಕೆ ಸಿದ್ಧವಾಗುತ್ತದೆ (ಊಂ). ೨. ಎ ಪ್ರಕಟಣೆ ೨: ಮನೆ 
ಗಂದಾಯದ ವಿಷಯದಲ್ಲಿ ಸರ್ಕಾರಿ ಪ್ರಕಟನವೊಂದು ಇಂದು ಹೊರಬಿದ್ದಿದೆ 
(68). [ಸಂ.7 

(ನಾ). ೧. - ಪ್ರಕಟಣೆ ೧: ಕನ್ನಡಸಾಹಿತ್ಯಪರಿಷತ್ತು 
ಉತ್ರಮಗ್ರಂಥಗಳ ಪ್ರಕಟನೆಯನ್ನು ಕೈಗೊಂಡಿದೆ (ಕೂಂ). ೨. ಜಾ 
ಪ್ರಕಟಣೆ ೨: ರದ್ದಾದ ಸ್ಥಳಗಳಿಗೆ ಪುರವಣಿ ಚುನಾವಣೆ ನಡೆಯಲಿದೆ 
ಎಂದು ನಗರಸಭೆಯ ಆಧ್ಯಕ್ಷ ಶಿವಾಜಿರಾವರ ಪ್ರಕಟನೆ ಹೊರಬಿದ್ದಿತ್ತು 
(ಅನಾ. ೨೩೧) ; ಮಕ್ಕಳ ಜೀವನದಲ್ಲಿ ಪರಿಣಾಮಕಾರಿಯಾಗುವಂತೆ ಶಿಕ್ಷಣ 
ವೀಯೂವ ಸಂಘಸಂಸ್ಥೆಗಳಲ್ಲಿ « * ೬ ಜಾಹೀರಾತು, ಪ್ರಕಟನೆ. ವಸ್ತು 
ಪ್ರದರ್ಶನ . , . ಮುಂತಾದುವು ಪ್ರಧಾನವಾದವು (ಠಿಕ್ಚದ. ೩೩). 

[ ಸಂ. ಪ್ರಕಟನ ] 


ಪ್ರಕಟಿತ (ಗು). ೧. ಗೋಚರವಾದ ; ವ್ಯಕ್ತಗೊಂಡ : ಪ್ರಕಟಿತ 


ವಿಳಾಸನಧಿರಾಜಕುಮಾರಂ ನಳಿನಕೇತ) ಕಂಡವರಂ 
೨. ಪ್ರಸಿದ್ಧವಾದ; ಜನಜನಿತವಾದ: ಪ್ರೇಟಿತಜಿನಪ್ರವಚನ 
ಪ್ರಕಾರದೊಳ್‌ ಸಾರಘೋರಸಂಸಾರಂ . . . ಪಂಚವಿಧಂ (ಸುಳುಮಾ, 
೬-೬). (ನಾ). ೩. ಪ್ರಕಟಗೊಳ್ಳು ವಂಥದು ; ಬಹಿರಂಗವಾಗು 
ವಂಥದಂ : ಕರುಳ ಕಲೆ ಪ್ರೇಟಿತವುಂಟೆ .. . ದೇವು (೧ಸನ. 623), 
೪. ಪ್ರಸಿದ್ಧವಾದುದು: ಸುಕುಮಾರತರಾಕ್ಷರಪದನಿಕರವಿಶಿಷ್ಟಪ್ರಯೋಗ 
ಗತಮಪ್ಪುದದಾ ಸುಕುಮಾರವೆಂಬುದಕ್ಕುಂ ಪ್ರಕಟಿತಮದಲಾ 
ಪ್ರಯೋಗಮಾ ತೆಅನೆಕ್ಕುಂ (ಕಂರಾ- ೨-೬೦): [ಸಂ. ) 


(ಕಾಂಶಿಪು. ೯-೦೦). 


ಪ್ರಕಟಿತೋಕ್ತಿ (ನಾ). ಸ್ಪಷ್ಟಪಡಿಸಲ್ಪಟ್ಟ ಮಾತಂ,.-ವಚನ : ಪ್ರಕಟಿ 


ತೋಕ್ತಿ ವಿವಿಕ್ತಿಕಳಾಕಳಾಪಕ[( ನು 7ಪಾಹಿತಸಾಹಿತ್ಯವದೈಯೊಳ" 
[ಸಂ.] 


(ಕಂಿರಾ. 
೩ ೨೦೮). 


ಪ್ರಕಟಿಸು (ಕ್ರಿ). ೧. ಪ್ರದರ್ಶಿಸು; ತೋರ್ಪಡಿಗೆಂ: ಇವಜ್‌ಂ ಸಮ್ಮ 


ಗ್ಹರ್ಶನಮವಶ್ಯಮುಜ್ವಳಿಕುಂ . . . ಅಂತದು ಕವಲ್ತು ಸಮ್ಮಕ್ವರಿತ್ರಮಂ 


ಪ್ರಕಟೀಕರಣ 


ಪ್ರಕಟಿಸುಗಂಂ (60. ೩-೩) ; ಸಕಲಸಾಮಥ/ಮಂ ಪ್ರಕಟಿಸುವ ಸಭೆ 
ಯೊಳಗೆ ಕುಳ್ಳಿರ್ದ ಸೌಂದರನ ಯೌವನಮುಮಂ ಕಂಡು (ಕಂ0ರ. ೩-೭೮), 
ಭೂಷಣಖಚಿತವತೌಕ್ತಿಕಮರೀಚಿ ಪಗಲೊಳು ಜೊನ್ನಮಂ ಪ್ರಕಟಿಸೆ (ಕಂಠ. 
೬-೪). ೨. ಗ್ರಂಥ ಮೊದಲಾದಂವನ್ನು ಪ್ರಕಾಶಿಸು,-ಹೊರತರು: 
ಕೆಲವು ವಾರಪತ್ರಿಕೆ, ಮಾಸಪತ್ರಿಕೆಗಳಲ್ಲಿ. ತನ್ನ ಲೇಖನೆಗಳನ್ನೂ ಪ್ರಕಟಿಸಿ 
ಪ್ರಭಾವಿ ಬರಹಗಾರ ಎಂದು ಎನಿಸಿಕೊಂಡಿದ್ದು ರಂಗಣ್ಣನವರಿಗೆ ಧೈರ್ಯ 
ತಂದುಕೊಟ್ಟಿತು (9೫ಾಾ. 00) ; ಪಠ್ಮಪುಸ್ತಕವನ್ನು ಸರ್ಕಾರವೇ ಪ್ರಕಟಿಸಲಿ 
(1ರ. ೭). ೩. ಸರ್ವವಿದಿತವಾಗುವಂತೆ ಮಾಡು : ತಿಳಿಯ 
ಪಡಿಸು : ಅತ್ತಿಮಬ್ಬೆ. . . ದಾನಂ ಪೂಜೆ ಶೀಲನಖುಪವಾಸಮೆಂಬಿವಂ 
ಪ್ರಕಟಿಸಿದಳ್‌ (98. 0-೩೨): ೪. ಉಂಟಾಗು; ಹುಟ್ಟು; ಉದ್ಭವಿಸು: 
ಪಾತಕವ ನೆನೆದೆನೊ ಪಶಿಯೊಳಕಟು ಪ್ರಕಟಿಸಿತೆ ದುಷ್ಕರ್ಮುಫಲವೆನಗೆ 
(ಕರಣ. ೫ -೩-೬%).- [ ಪ್ರಕಟನ ೬ - ಇಸ್ಕು) 

ಪ್ರಕಟೀಕರಣ (ನಾ). ಪ್ರಕಾಶಪಡಿಸುವುದು ; ವ್ಯಕ್ತಪಡಿಸಂವುದು : 
ತೀರ್ಥಾಖ್ಯಾನಮೆಂಬುದು ದುರಿತವಿನಾಶಕಾಂಕ್ಷಿಗಳ್‌ ಸಂಸಾರಸಮಂದ್ರಮ 
ನೀಸಲೆಂದು ಜಿನಪತಿವಂ:ಖಕಮಲವಿನಿರ್ಗತಧರ್ಮುಸಂತತಿಯಂ ಪ್ರಕಟೇ 
ಕರಣಂಗೆಯ್ದ್ವೂದು '(ಕಾವುಂಪು- ೦೩) [ಸಂ.] 

ಪ್ರಕಟೀಕೃತ (ಗು). ಪ್ರಸಿದ್ಧವಾದ: ಪರಿಗೃಹೀತ ಸಮ್ಮಗ್ವರ್ಶನ 

ಪ್ರಕಟೀಕೃತ ಕ್ಷೂಯಿಕ ಸಮ್ಮಗ್ಹ ಎಜಿಗಳುಮಾಗಿ ಬಂದು (ಶಾವುಂಪ್ರ. ೦೦) ; 
ಪ್ರಕಟೀಕೃತ ನಿರ್ಮುಲವಿನುತಕೀರ್ತಿಯಂ ಪುಣ್ಯಮೂರ್ತಿಯಂ ಬಾಲ೯ನಂ 
ಸುಕುಮಾರನೆಂದು ಪೆಸರಿಟ್ಟು ಕಾಂತೆ ತನಯಂಗೆ ನಾಮಕರಣಂಗೆಯ್ದಳ್‌ 
(ಸುಳುಮಾ- ೦೦-೩೬) : ಅದು... ಪ್ರಕಟೀಕೃತ ರಾಜಲೀಲೊ ದಯಮಲ್ಲು 
(ಕಂದ್ರಪು- ೪-೪೨ ವ) [ಸಂ.) 

ಪ್ರಕರ (ನಾ)- ೧. ಗುಂಪು ; ಸಮೂಹ : “ ನಿಕರಂ . . . ಪ್ರಕರಮಾನೀಕಂಿ 
ಗಣಂ ಸಮಿತಿ ಸಮುದಯಂ ಪ್ರತತಿ ಸಂತತಿ ಸಮೂಹಂ” (ಮ:ಗರಾ. 
0೨೬-೦) ; ಶುಕ ಶಾರಿಕಾದಿ ವಿಹಗಪ್ರಕರು ಮುಂ ಕೇಳ್ದೆ ವಚೆನಮ: 
ನುಡಿವುದು (ಕಾರಂಕೂ. ೬೪): ಪ್ರಕರಾಂದೋಳಕಿರೀಟಪ್ರಕರಂ . . . ಆಗಿಂತು 
ಕರಂ ಮೆಚ್ಚುತ್ತಿರ್ದುದು ಸೇಲಸಭಾಜನಮದಾ ಕುಮಾರನ ಮತಿಯಂ 
(ಕುಸುರಿ. ೭-೩೨); ಎಕಳೆ ದುರ್ಯೊಧನನ ನಿಗಮಪ್ರಕರವರೌಳಿಯ 
ಮೌಳಿಯತ್ತಲು ಸಾರ್ದು ಮಂಡಿಸಿದ (ಕುಸ್ಮಾ. 0-೨9). ವ. ಹೂ 
ಗೊಂಚಲು; ಪುಷ್ಪಗುಚ್ಛ. ೩. ಒಂದು ಬಗೆಯ ಸಂಗಂಧವನ್ಮು; 
ಅಗುರು. ೪. ನೆರವು; ಸಹಾಯ. ೫. ಬಳಕೆ; ಉಪಯೋಗ. 
೬. ಗೌರವ. [ಸಂ.] 

ಪ್ರಕರಣ (ನಾ). ೧. ಚೆನ್ನಾಗಿ ಮಾಡುವುದು. ವಿ. ಚೆನ್ನಾಗಿ ನಡೆಸಿ 
ಕೊಡುವುದು. ೩. ವಿವರಣೆ; ವ್ಯಾಖ್ಯಾನ. ೪. ಪ್ರಸ್ತಾವ: 
ಉಲ್ಲೇಖ 2. ಗಂಂಧೀಜಿಯುವರ ಆತ್ಮಚರಿತ್ರೆ ಯಲ್ಲಿ ಅಗಸನ ಪ್ರಕರಣವೂ 
ಇದೆ (ಕೇಳಕ್ಕೆ. 9). ೫. ಸಂದರ್ಭ; ಸನ್ನಿವೇಶ: ದಯವಿಟ್ಟು 
ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮಾತ್ರ ಕುರಿತು ಚರ್ಚಿಮಾಡ 
ಬೇಕಾಗಿ ಏನಂತಿ (69). ಹಿ. ಯಾವುದಾದರೊಂದು ನಿರ್ದಿಷ್ಟ 
ವಿಷಯವನ್ನು ಪ್ರತಿಪಾದಿಸುವ ಅಥವಾ ವಿವರಿಸುವ ಗ್ರಂಥಭಾಗ; 
ಅಧ್ಯಾಯ : ಆತನ ರಾಜನೀತಿಯೂ ಅಷ್ಟಾಗಿ ಯಶಸ್ವಿಯಾಗಲಿಲ್ಲವೆಂದೂ 
ಹಿಂದಿನ ಪ್ರಕರಣದಲ್ಲಿ ಶಿಳಿಸಲಾಗಿದೆಯಷ್ಟೆ (ಕ್ಮ ರೇನ- ೦೦); ಭಗವದ್ಗೀತೆ 
ಯನ್ನು ಕಂರಿತು ಬರೆದ - - - ಗ್ರಂಥ ಇತ್ತೀಚೆಗೆ ಪ್ರಕಟವಾಗಿದೆ. 
* ಟಿಳಕರ ಗೀತುರ್ಥ 'ವನ್ನು ಕುರಿತು ಒಂದು ಪ್ರಕರಣ ಅದರಲ್ಲಿದೆ 
(ರರ್ಮಸಾ. ೦೪೪). ಪಿ (ಅಹಿತಕರವಾದ) ಘಟನೆ ; ಹಗರಣ: 
ರವತಾನ ಹಿಂದೂ ಮುಂದೂ ಓಡಾಡುತ್ತಿದ್ದ ವರಿಗೆ ಕಡಮೆ ಇರಲಿಲ್ಲ. 
ಪ್ರಕರಣಗಳಾದುವು: ರಮಾ ಬೇಸತ್ತು ಅಧ್ಯಯನವನ್ನೇ ಬಿಟ್ಟು ಕೊಟ್ಟಳು 


೬೦೧೫ 


ಪ್ರಕರ್ಪ 


(ಅನ್ನಪೂ. ೩9) ; ಊರಿನ ಫಟಿಂಗರ ಸಂಗಡ “ ಪ್ರೇರಣ * ವಾಡಿ ಇವಳು 
ಮನೆಗೆ ಬಂದು ಇಲ್ಲದ ಹಗರಣ ಮಾಡಿದರೆ ನಾವು ಹೆದರಿ ಮಲಗಲಿಕ್ಕೆ 
ರಾತ್ರಿ ಹೆರವರ ಮನೆಗೆ ಹೋಗಬೇಕು (ಕೂರುರಾ. ೩೨೨). ೮. ಅವಕಾಶ; 
ಆಸ್ಪದ : ಯಾವುದೋ ಪ್ರಕರಣ ಬಂತು. ದಬಾಯಿಸಿಬಿಟ್ಟೆ (69). 
8| ೯. ಪೀಠಿಕೆ: ಮುನ್ನುಡಿ; ಉಪಕ್ರಮವು. ೧೦. ಗಂವೃಮ್ಮಾ] 
ದಶರೂಪಕಗಳಲ್ಲಿ ಒಂದು ; ಕುಲ್ಬನಿಕಕಥಾಂಶವನ್ನು ಹೊಂದಿ 
ರುವ, ಧೀರಶಾಂತನಾಯಕನುಳ್ಳ, ಇತರ ಲಕ್ಷಣಗಳಲ್ಲಿ ನಾಟಕವನ್ನು 
ಹೋಲುವ (ಮೃಚ್ಛಕಟಿಕ, ಮಾಲತೀವಾಧವ ಮುಂತಾದ) 
ದೃಶ್ಯಕಾವ್ಯ : ನಾಟಕ, ಪ್ರಕರಣ. . ಭಾಣ, ಪ್ರಹಸನ, ಡಿಮ, 
ವ್ಮಾಯೋಗ, ಸಮವಕಾರವೀಧಿ, ಅಂಕ, ಈಹಾಮ ಹಗ ಎಂದು ರೂಪಕಗಳು 
ಹತ್ತು ವಿಧ (ಸಂಕಾರಿ. ೨9): ಪ್ರಕರಣ. ಉದಾ; -ಮೃಚ್ಛಕಟಕಾ, 
ಮಾಲತೀಮಾಧವ (ಕೈಏಂ. 309). ೧ಬಿ. [ತತ್ತ್ವಶಾ] ಪ್ರಮೇಯಂ 
ವನ್ನು ಎವರಿಸುವ ವಾಕ್ಕಸಮೂಹ: ಪ್ರಕರಣವೆಂದರೆ ಯಾವುದಾದರೂ 
ಒಂದು ಪ್ರಮೇಯವನ್ನು ನಿರೂಪಿಸಲು ಹೊರಟ ವಾಕ್ಕಸೆಮೂಹ 
(ಉಶತ್ತೃ, ೨೬). ೧೨. [ನ್ಯಾಯಶಾ] ಒಂದು ನಾನಾರ್ಥವಾಚಕ 
ವಾದ ಪದಕ್ಕೆ ನಿಷ್ಕೃಷ್ಟವಾದ ಅರ್ಥವನ್ನು ಗೊತ್ತುಮಾಡಲು 
ಇರುವ ಸಂದರ್ಭ : `ಸೈಂಧವ ಬೇಕು' ಎಂದು ಊಟಮಾಡುವ 
ಸಂದರ್ಭದಲ್ಲಿ ಹೇಳಿದರೆ "ಉಪ್ಪು. ಕುದಂರೆ' ಎಂಬ ಎರಡು ಅರ್ಥ 
ವುಳ್ಳ .ಸೈಂಧವ' ಪದವು ಸಂದರ್ಭದಿಂದ "ಉಪ್ಪು' ಎಂಬ ಅರ್ಥ 
ವನ್ನು ಮಾತ್ರ ಕೊಡುತ್ತದೆ: ಆತ್ಮಶಬ್ದವು . . . ಪ್ರಕರಣ, ಉಪಪದ 
ಮಂತಾದ ಯಾವುದಾದರೊಂದು ಕೂರಣವಿದ್ದ ಹೊರತು ಅದು ಇಂಥೆ 
ಅರ್ಥದಲ್ಲಿಯೇ ಪ್ರಯುಕ್ತವಾಗಿದೆಯೆಂದು ತೀರ್ಮಾನ ಮಾಡುವುದಾಗ 
ಲಾರದು (ಬ್ರ ಹ್ಮರಾ- ೯3)- [ಸಂ.7 
ಪ್ರಕರಣಿ (ನಾ). - ಪ್ರಕರಣ ೧೦: ನಾಟಿಕೆಯಲ್ಲಿ ವರ್ತಕಾದಿಗಳು 
ನಾಯಕರಾಗಿಯೂ ನಾಯಕನ ವಂಶದಲ್ಲಿ ಹುಟ್ಟಿದವಳೇ ನಾಯಿಕೆ 
ಯಾಗಿಯೂ ಇದ್ದರೆ ಅದೇ ಪ್ರಕರಣಿ (ಸಂತಾರಿ. ೩8). [ಸೆಂ. ಪ್ರಕರಣೀ] 
ಪ್ರಕರಿ (ನಾ). [ಕಾವ್ಯಮಾ] ದೃಶ್ಯಕಾವ್ಯಗಳಲ್ಲಿ ಬರಂವ ದೃಶ್ಯವನ್ನು 
ರಮಣೀಯವನ್ನಾಗಿ ಮಾಡಲು ಸಾಧಕವಾದ ಐದು ಅರ್ಥಪ ಕೃತಿ 
ಗಳಲ್ಲಿ ನಾಲ್ಕನೆಯದು ; ಮುಂದೆ ಬರುವ ಘಟನೆಗೆ ಪೂರಕವಾಗಿ 
ರುವಂತೆ ನಾಟಕದಲ್ಲಿ ಅಳವಡಿಸಿರುವ ಪ್ರಾಸಂಗಿಕವೃತ್ತಾಂತ : 
ಪ್ರಾಸಂಗೀವೆಂದರೆ, ಮುಖ್ಯಕಥೆಗೆ ಅಂಗವಾಗಿ ಮಧ್ಯೆ ಬರತಕ್ಕ ಕಥೆ . ... 
ಪ್ರಾಸಂಗಿಕವು ದೊಡ್ಡದಾಗಿದ್ದರೆ ಆದಕ್ಕೆ “ಪತಾಕು' ಎಂದೂ ಸ್ವಲ್ಪ 
ವಾಗಿದ್ದರೆ . . . 'ಪ್ರಕರೀ'ಯೆಂದೂ ಹೆಸರು (ಕಬಡ. ೨೦೫)- 
[ಸಂ. ಪ್ರಕರೀ] 
ಪ್ರಕರೀನಾಯಕ (ನಾ). [ಕುವ್ಯಮಾ] ನಾಟಕಾದಿಗಳ ಮಧ್ಯೆ ಬರುವ 
ಪ್ರಸಂಗದ ಪ ಧಾನವ್ಯಕ್ತಿ : ನಾಯಕ, ಪ್ರತಿನಾಯಕ, ಪತಾಕಾ 
ನಾಯಕ, ಪ್ರಕರೀನುಯಕ, ಹೀಗೆ ಬೇರೆಬೇರೆ ಪಂತ್ರಗಳಲ್ಲಿ ಬೇರೆಬೇರೆ 


86 


ರಸಗಳಿರುವಂತೆ (ರೃನ್ಮಾಲೋ- ೧೭೫ 900). [ಸಂ. 
ಪ್ರಕರ್ಷ (ಗು). ೧. ಶ್ರೇಷ್ಠವಾದ: ಅದು. ಪ್ರಕರ್ಷಾನೇಕ 
40 ವರ್ಮುನುಗತವಾಗಿಯುಂ  ಅಚವಳಾಚರಣಪರಿಣತಮಲ್ಲು (ಶಂದ್ರ ಪು. 


*-೪3 ಬ)- (ನಾ). ೨. ಶ್ರೇಷ್ಠತೆ: ಆತಿಶಯತೆ. ೩. ಉತ್ಕರ್ಷ ; 
ಆಧಿಕ : ಹೆಚ್ಚಳ : ಸತ್ಯಮೆಂಬಡು ಅತ್ಯಂತ ಪ್ರಕರ್ಷದಿಂ ಲೋಭನ 
ಸ್ವಭಾವಂ ನಿವೃಕ್ತಿಗೆಯ್ದು ನಡೆವುದು (ವರ್ರಮಾ- ೩-೬೨೦): ಕರಮೊಸೆದು 
ನೋಡಿ ದಶಕಂಧರನಂ ಹರ್ಷಪ್ರ ಕರ್ಷದಿಂದೆನ್ನಂ ಖೇಚರಪತಿಗೆ ಕೊಟ್ಟನಾಂ 
ದಶಶಿರನ ಬೆಸಂಬಿಡಿದು ತುಗಿದೆಂ ಲಕ್ಷ್ಮಣನಂ (ಕಾವ. 0೪೩೭); ಎಲೆ 
ಕೃಷ್ಣ ನಿನ್ನ ಸಮಂ ಸ್‌ಷ್ಮವಪ್ರತಿಷ್ಠೆಯಂ ಪ್ರಭಾವಪ್ರಕರ್ಷವಂಂ 


ಪ್ರಕಲಿತ 


* * ನೋಡಲ್‌ ನೀಂ ಪರದೈವತಕಳಂಸ್ವರೂಪನಾಗಿ ತೋರ್ಪೆ 
(೫1೦. ೯೬೪ 5) 7 ಆಖ್ಕಾಯಿಕೆಯಲ್ಲಿ ವಿಕಟಬಂಧದ ಪ್ರಕರ್ಷವೂ ಉಂಟು 
(ರೈನ್ಮಾರೋ. ೦೪೩). ೪. ಶಕ್ತಿ; ಬಲ. [ಸೆಂ.] 
ಪ್ರಕಲಿತ, ಪ್ರಕಳಿತ (ಗು). ೧. ಚೆನ್ನಾಗಿ ಸೇರಿಕೊಂಡಿರುವ,-ಕೂಡಿ 
ಕೊಂಡಿರುವ : ಪರವುಮಾಹೇಶ್ವರಚರಣವಾರಿರುಹರೇಣುಪ್ರಕಲಿತಎಭಾ 
ಸೈರಲಲಾಟನನಭವಭಕ್ತಿಸ್ಮಳ8ರೀಟನನು ... ಕೊಂಡಾಡಿ (0ಸತ, ಇ೬-೬೯)- 
೨. ಜೋಡಿಸಿದ ; ಸೇರಿಸಿದ. ಪ್ರಕಳಿತ: (ನಾ)- ೩. ವಾಸಕ್ಕೆ 
ಉಪಯುಕ್ತವಾದ ಸಾಮಗ್ರಿಗಳಿಂದ ಸುಸಜ್ಜಿತವಾದುದಂ : ವೂರೊ 
ಳಗೆ ಗುರುಗಳಿಗಿರಲು ಪ್ರಕಳಿತವಪ್ಪ ಮನೆ ೧ಯುನ್ತಿನಿತುಮಂ ಸರ್ವಾ 
ಭಾಧ ಪರಿಶಾರವಾಗಿ ಬಿಟ್ಟರು (awa - Ix-1, ೨೪6-5೬೩ । 1147). [ಸಂ.-) 
ಪ್ರಕಳಿತ "ಪ್ರಕಲಿತ' ನೋ. 
ಪ್ರಕಾಂಡ (ಗು). ೧. ದೊಡ್ಡದಾದ ; ಭಾರಿಯರಾದ ; ಬೃಹದಾಕಾರ 
ವುಳ್ಳ : ಅವುಗಳ ಹಿಂದೆ ಐನೂರು ಪ್ರಕಾಂಡ ದೇಹವುಳ್ಳ ಮಹಾಬಲವುಳ್ಳ 
ಆನೆಗಳು ಗಂಭೀರವಾದ ನಡಿಗೆಯಿಂದ ಬಂದು ಪ್ರಾಸಾದಕ್ಕೆ ವಳಭಾಗದಲ್ಲಿ 
ನಿಂತವು (ಕೋಪಿಕೂ. ಇ) ; ಅವರಿಬ್ಬರಿಗೂ ಹಿಂಬದಿಯ ರಕ್ಷೆಯಾಗಿತ್ತು ಆ 
ಪ್ರಕಾಂಡ ವೃಕ್ಷದ ದಿಂಡು (ಸುಮ. 3೪). ೨. ಶ್ರೇಷ್ಠವಾದ; ಉತ್ತಮ 
ವಾದ; ಅತಿಶಯವಾದ. (ನಾ). ೩. ದೊಡ್ಡದು; ಬೃಹತ್ತಾದಂದು: 
ಸ್ನೂನ, ವ್ರತ, ಉಪವಾಸಗಳೆ ಅಕರ್ಮಕಾಂಡವು ಪ್ರಕಾಂಡವಾಗಿ ಬೆಳೆಯ 
ದಿದ್ದರೆ ಅವರು ಬದುಕುವ ಬಗೆ ಹೇಗೆ! (ಇತ್ತಳ. ಇಟಿ ೪. ಉತ್ತಮ 
ವಾದಂದು ; ಒಳ್ಳೆಯದು. ೫. ಒಳ್ಳೆಯವನು ; ಉತ್ತವಂ 
ನಾದವನು : “ಪ್ರಕಾಂಡಃ, ಉದ್ಧಃ. ಈ ೨ ಒಳ್ಳಿದಂ” (ಶರಾಯು- 
೩೨-೨೨೩). ಓ (ಉತ್ತರಪದವಾಗಿ ಬಂದಾಗ) ತನ್ನ ಜಾತಿಯಲ್ಲಿ 
ಅಥವಾ ವರ್ಗದಲ್ಲಿ ಬಹಳ ಮೇಲಾದವನು, - _ಶ್ರೇಷ್ಠನಾದವನಂ: 
ಪರ್ವತಶರಮಂ ಖಂಡಿಸಿದನಕಾಂಡತಟಿತ್ಕಾಂಡುಭಪವಿಪ್ರಕುಂಡಕಾಂಡದೆ 
ಕೃಷ್ಣಂ (8ಗಂ- 0೩-೯೭); ಸರ್ವಜ್ಞನು ಕನ್ನಡಿಗರ * ತಿರುವಳ್ಳುವರ್‌ ' 
ಎಂದರು ಪಂಡಿತಪ್ರಕಾಂಡ ಎ. ಆರ್‌. ಕೃಷ್ಣಶಾಸ್ತ್ರಿಗಳು (868. ೬೭೦). 
೭. ಮರದಲ್ಲಿ ಬೇರಿನಿಂದ ಕೊಂಬೆಯಂರೆಗೆ ಇರುವ ಭಾಗ; 
ಕಾಂಡ : “ಮರದ ಹನೆ (ಪಣೆ?)ಯಿಂ ಕೆಟಗೆ ಪ್ರಕಾಂಡಮೆಂಬುದು * 
(ತರಾಯು, ೩೦-೨೪). ಲೆ. ಕೊಂಬೆ; ಗೆಲ್ಲು; ರೆಂಬೆ: “ಆ ಮರನ 
ಕವಲೊತ್ತು ಪ್ರಕಾಂಡಮೆನಿಸಿಕ್ಕು iy (ಮಂಗರಾ: ೩೨-4). ೯. ಒಂದು 
ಬಗೆಯ ಸರ. ೧೦. ಮೊಳಕೈಯ ಮೇಲುಭಾಗ: “ಪ್ರಕಾಂಡ 
ಮೆಂಬುದು ಮೊ(ಟಿ)ಣಕೈಯಿಂದ ಮೇಗಣ ಭಾಗ” (ಹಲಾಯು, 66-4೭೪); 
“ಆ ಮೊಬಕ್ಕೆಯ ಮೇಲು ಪ್ರಕಾಂಡಮೆನಿಸಿಕ್ಕು” (ಕುಂಗರಾ. ೪8): 
೧೧. ತಾವರೆಯ ದಂಟಂ; ಮೃಣಾಳ. ೧೨. ಕೈಬೆರಳಂ. 
೧೩. ಕಾಲದ ಒಂದು ಗಣನೆ. ೧೪. ಕಿರಣ. ೧೫. ಒಂದು ಬಗೆಯ 
ಮರ: “ಕಿರಣ ಮೃಣುಳ ಕಾಲ ಶರುಭೇದ ಕರಾಂಗುಳಿಗಳ್‌ 
ಪ್ರಕಾಂಡಮಕ್ಕು * (ಕಾಶಾರ. ೬೦). [ಸಂ.] 
ಪ್ರಕಾಂಡಕ (ಗು). ೧. ಶ್ರೇಷ್ಠವಾದ. (ನಾ). ೨. ರೆಂಬೆ; ಟೊಂಗೆ. 
೩. ಒಂದು ಬಗೆಯ ಸರ; “ಮಧ್ಯದಲ್ಲಿ ಕ್ರಮವಾಗಿ ದೊಡ್ಡ 
ಐದು . ಮುತ್ತುಗಳಿರುವ : ಹಾರ” (60ಫ. ಕೋಶ) : ಪ್ರತ್ಯೇಕಶಶೀರ್ಷ 
ಕೋಪಶೀರ್ಷಕಾವಘಾಟಕಪ್ರಕಾಂಡಕತರಲತಬಂಧೋಪಪದಪಂಟಚಕಸಿಮೇ 
ತಂಗಳಾಗಿ (ಅರಿತು: 6-೩೪ ಶ). [ಸಂ.] 
ಪ್ರಕಾಮ (ನಾ). ೧. ಹೆಚ್ಚಾದ ಅಪೇಕ್ಷೆ; ಅತ್ಮಾಸೆ. ೨. ಹೆಚ್ಚಾದ 
ವಿಷಯಾಭಿಲಾಷೆ ; ಭೋಗಾಸಕ್ತಿ. ೩. ಆನಂದ; ಹಿಗಂ್ಲ. 

[ಸಂ. 
ಪ್ರಕಾಮಂ (ಅ). ೧. ಅಧಿಕವಾಗಿ ; ಹೇರಳವಾಗಿ ; ಯಥೇಚ್ಛವಾಗಿ : 


೬೦೧೬ 


ಪ್ರಕಾರ್ಯ (ನಾ). ಕೆಲಸ; ಕೈತ್ಯ: 


ಪ್ರಕಾಶ 


“ ಕಾಮಂ, ಪ್ರುಕಾಮಂ, ಪರ್ಯಾಪ್ತಂ, ನಿತಾಂತಂ, ಭೃಶಂ, ಅತ್ಮರ್ಥಂ, 
ಅತಿವಂರ್ಯಾದಂ, ಆತಿವೇಳಂ-ಈ ೮ ಹಿರಿದಾಗಿರ್ದುದೊ” (ಹಉಡಯು. 
90-48) : ಸಂತಮಿರೆಂದು ಪೂಣ್ತು ಕುಮಂ ಪ್ರಕಾಮಂ ತನ್ನೆ ಪುಸಿವಡೆ 


`ವೆರಸು  ತಪೋವನದತ್ತಣ್ಣೈತರುತುವಿರ್ದಂ  (ರಾನೂಕ್ಕ. ೫೬-೦6). 
ಪಿ. ಇಷ್ಟಬಂದಂತೆ ; ಸ್ವೇಚ್ಛೆಯಾಗಿ. ೩. ಸಂತೋಷವಾಗಿ. 
೪. ತೃಪ್ತಿಯಾಗುವಂತೆ. [ಸಂ.1 


[ಪ್ರಕಾರ (ನಾ). ೧. ರೀತಿ; ವಿಧಾನ; ಬಗೆ: ಸುಕುಮಾರನೆಂಬ 


ಪೆಸರೀ ಸುಕುವಾಾರಂಗೀ ಸಮಸ್ತ ಧಾರಿಣಿಯೊಳ್‌ ಸಾರ್ಥಕಮಾದುದೆಂದು 
ನಾನಾಪ್ರಕುರದಿಂದಂ ಪ್ರಶಂಸೆಗೆಯ್ದಂ ಭೂಪಂ (ಸುಳುಮಾ. 00-೩೬) ; 
ಲ್ಮೂಸಿ ಭಾರತದಲ್ಲಿ ಕಾಣದ ಒಂದು 'ನವೀನಪ್ರಕಾರೆವನ್ನು ವಿವರಿಸುತ್ತಾಳೆ 
(ಸಮತೀ- ೦೬ ಬಕ): ೨. ಸಮಾನತೆ; ಸಾಮ್ಯ; ಸಾದೃಶ್ಯ: 
“ ಪ್ರಕಾರಃ ೧. ಬೇರೆಯಾಗಿರುವಿಕೆ. ೨. ಹೋಲ್ವಿಕೆ " (ಸಿದ್ಧಾಂತಿ: 903) ; 
ಅಂಶಿಂತುಂತೆಂತೆಂಬಿವು ತಾಂ ಪ್ರಕಾರಕಾಲ್ಕಾರ್ಥಂಗಳ್‌ (ಕತುದ. ೩೨೦). 
೩. ವಿಶಿಷ್ಟತೆ; ವೈಶಿಷ್ಟ್ಯ. ೪. ಭೇದ; ವ್ಯತ್ಯಾಸ. ೫. 
[ತತ್ತ ಶೌ] ಗುಣವಿಶಿಷ್ಟವಾದ ವಸ್ತುವಿನ ಗುಣ, ಧರ್ಮ: ಈ 
ಜಗತ್ತು. ಪರಮಾತ್ಮನಿಗೆ ಶರೀರವಾಗಿ ಅಥವಾ ಪ್ರಕಾರವಾಗಿರುವುದರಿಂದ 
ಉಬ್ಬರೆ-ಇಳಿತಗಳು, ಸುಖ-ದುಃಖಗಳು . . , ನಡೆಯುತ್ತ ಇದ್ದರೂ 
ಪರಮತಾತ್ಮನಿಗೆ ಲೇಪವಿಲ್ಲ (ಕಾರೆರ. ೨೬೦) - [ಸಂ.] 


ಪ್ರಕಾರವಾಚಕ (ನಾ). [ವ್ಮಾಕ] ನಾಮಪದದ ಬಗೆಗಳಲ್ಲಿ ಒಂದು: 


ಇಂಥದಾ ಇಂಥವನು ಎಂಬ ಶಬ್ದಗಳು ತಾವು ಹೆಸರು ಹೇಳುವ ವಸ್ತುವಿನ 

ಗುಣ ಯಾವುದೇ ಆಗಿರಲಿ, ಅದರ ಪ್ರಕಾರವನ್ನು (ಎಂದರೆ ರೀತಿಯನ್ನು) 

ಹೇಳುತ್ತವೆ. ಅಂಥದು ಎಂಬ ಶಬ್ದವೂ ಇದೇ ಬಗೆಯ ಗುಣವಾಚಕ. 

(ಇವನ್ನು ಪ್ರಕಾರವಾಚಕಗಳಿಂದು ಕರೆಯುವುದುಂಟು) (ತುರ್ಕರು. ೨೪) - 
[ಸಂ.7 


ಪ್ರಕಾರಾಂತರ (ನಾ). ೧. ಬೇರೆ ರೀತಿ; ಬೇರೆ ವಿಧಾನ; “ಆದರೆ 


ನಿಮಗೆ  ಮನಸಲ್ಲದಿದ್ದರೆ ತೊಂದರೆ ತೆಗೆದುಕೊಳ್ಳಬೇಕಾಗಿಲ್ಲ” 
ಎಂದವಳು ಪ್ರಕಾರಾಂತರವಾಗಿ ವಹಿತು ಕೂಡಿಸಿದಳು (ಶರು. ೨೨೦)- 
೨. ಪ ಫತ್ಕೇಕ ; ಅನ : ಆಂಜನೇಯನೂ ಅವನ ಕಡೆಯ ಲಕ್ಷಗಟ್ಟಲೆ 
ವಾನರರೆಲ್ಲರೂ . . . ಮಾನವರೆ ಹೊರತು ಪ್ರಕಾರಾಂತರವಾಗಿರಲಾರರು 
(ಕಾರರ. ೮6)- [ಸಂ.7 
ತತ್ಕಾಲದಲ್ಲಿ ಜಾರಿಯಲ್ಲಿರುವ 
ಯಾವುದಾದರೂ ವಿಧಿಯಿಂದ . . , ಯಾವುವಾದರೊ ಪ್ರಕಾರ್ಯಗಳನ್ನು 
ರಾಷ್ಟ್ರಪತಿಯವರಿಗೆ ವರ್ಗಾಯಿಸುವಂತೆ ಭಾವಿಸತಕ್ಕುದಲ್ಲ (ಕಾರಾತ. ೨೬). 
ಸಂ. 


ಪ್ರಕಾಶ (ಗು). ೧. ಹೊಳೆಯುವ ; ಪ್ರಕಾಶಿಸುವ. ೨. ಕಣ್ಣಿಗೆ 


ಕಾಣುವ ; ತೋರುವ. ೩. ಸ್ಫುಟವಾದ ; ನಿಚ್ಚಳವಾದ. 
೪. ಹೆಸರುವಾಸಿಯಾದ ; ಪ್ರಸಿದ್ಧವಾದ. ೫. ಬಹಿರಂಗವಾದ. 
೬. ಅರಳಿದ. (ನಾ)- ೭. ಬೆಳಕು; ಹೊಳಪು; ಕಾಂತಿ: ದೇವಿ 
ನೀಂ... ಪ್ರಕಾಶ ಗರ್ಭಪ್ರಭೆಯುಂತೆಯುಂ , .. ಮಹತ್ತ್ವಮಂ ಪಡೆದೆ 
(ಆಗು. ೨-೯೬. ೮. ಬಿಸಿಲು; ಸೂರ್ಯಾತಪ : “ಪ್ರಕಾಶಃ, 
ದ್ಯೋತಃ, ಆತೆಪಃ--೩ ಬಿಸಿಲಿನ ಹೆಸರು” (ಸಿರ್ಕಾಂತಿ. a): ೯. ಕಣ್ಣಿಗೆ 
ಕಾಣುವುದು; ತೋರುವುದು : “ವಿಶದ, ಪ್ರಕಟಂ, ಸ್ಪಷ್ಟಂ, 
ಪ್ರಕಾಶಂ, ಸ್ಫುಟಂ___೫ ಅಅಯೆಲ್ಬರ್ಪು(ಹು)ದು” (ಹಲಾಡಯು- 0೨9-೩೬೭); 
ಲೋಕದಲ್ಲಿ ಸಕಲವಸ್ತೂಗಳಲ್ಲೂ ಅಸ್ತಿತ್ವ, ಪ್ರಕಾಶ, ಇಷ್ಟತ್ವ, ನಾಮ, 
ರೂಪಈ ೫ ಅಂಶಗಳು- ವ್ಯವಹರಿಸಲ್ಪಡುವುವೆ (ಹಂಸಾ: ೨೨೩); 
ಅನಂತರ ನವೀನ ನಾಗರಿಕತೆಯೊಂದರ ಇರವು ಪ್ರಕಾಶಕ್ಕೆ ಬಂದಿತು 


ಪ್ರಕಾಶಗೊಳ್ಳು 


ಪ್ರಕಾಶಕ 


(ಪ್ರಾ. ೨೨). ೧೦. ಕೀರ್ತಿ: ಪ್ರಸಿದ್ಧಿ. ೧೧. ಸಾಟಿ; ಸಮಾನ: 
“ಸದೃಕ್‌ - . . ಪ್ರಕಾಶಂ, ಪ್ರತಿಮಂ, ಪ್ರಕಾರಂ, ತುಲ್ಕಂ, ಸಮಂ, 
ಸನ್ನಿಭಂಈ ೧೧ ಸರಿ” (ತಾಯ. 008-9). ೧೨. ಬಯಲು. ೧೩. 
ಗ್ರಂಥದ ಪರಿಚ್ಛೇದ. ೧೪. ಅರಿವು ; ಜ್ಞಾನ. ೧೫. ಒಂದು 
ಬಗೆಯ ಲೋಹ; ಕಂಚು. ೧೬. [ನುಟ್ಕ] ಎಲ್ಲಂಗೂ ಕೇಳಿಸು 
ವಂತೆ ಪಾತ್ರಗಳು ಹೇಳುವ ಮಾತು; ಈ ಅಭಿನಯಕಾಲದಲ್ಲಿ 


ಪಾತ್ರಗಳು ಮನಸ್ಸಿನಲ್ಲಿ ಹೇಳುವ ಮಾತು (ಸ್ವಗತ. ಆತ್ಮಗತ),. 


ಎಲ್ಲರಿಗೂ ಕೇಳುವಂಥದು (ಸರ್ವಶ್ರಾವ್ಯ, ಪ್ರಕಾಶ), ಕೆಲವರಿಗೆ 
ಮಾತ್ರ ಕೇಳಿಸಬೇಕಾದಂದು (ನಿಯತಶ್ರಾವ್ಮ) “ಎಂಬ ಮೂರು 


ಬಗೆಯ ಕಥಾಂಶ(ವಾಕ್ಕ)ಗಳಿವೆ : ದೇವಿ. . - (ಪ್ರಕಾಶವಮಾಗಿ, 
ವಾಸುದೇವನಂ ನೋಡಿ) . . . ಆಿಲ್ಲಿಂದಂ ಪೋಪೆಂ (ಬಕ್ರಗೋ. ೩೬); 
ರಾಜಂ . . . (ಪ್ರಕಾಶವಾಗಿ) ಎಲೌ ಪೂಜ್ಮಳೆ . . . ನಾನು ಆಶ್ರಮ 


ವಾಸಿಗಳ ನಿರ್ವಿಘ್ನವಾದ ಕ್ರಿಯೆಯನ್ನು ತಿಳಿಯುವುದಕ್ಕೆ ಈ ಧರಾ 
ರಣ್ಯಕ್ಕೆ ಬಂದಿರುವೆನು (ಕಾಳುಂತ, 04-09) ; ಪ್ರಕಾಶ-ಎಬ್ಲರೂ ಕೇಳಬಹು 
ದಾದದ್ದು (ಶ್ರಾವ್ಯ) (ಸಂನಾಟಿ: 08). ೧೭. [ಜೈನ] ಭಿನ್ನವಾದ 
ಬಾಹ್ಕಪದಾರ್ಥಗಳ ಜ್ಞಾನ, -ಅರಿವು: ಪ್ರಕಾಶಮೆದರೆ ವ್ಯವಹಾರಕ್ಕೆ 
ಬೇಕಾದ ಯೋಗ್ಯತೆ. - . ಜ್ಞಾನಕ್ಕೆ ವಿಚಿತ್ರಶಕ್ತಿಯೂ ವಿಚಿತ್ರವೇಗವೂ 
ಇರುವುದರಿಂದ ಅಂತರ ಬಾಹ್ಯವಸ್ತುಗಳೆ ಸಂಬಂಧವೇ ಪ್ರಕಾಶವೆಂದು 
ತಿಳಿಯಬೇಕನಿ (ಹಿಂರಸಾ. 4೩). ೧೮. [ಶೈವ] ಪರಮೆಶಿವನಲ್ಲಿರುವ 
ಒಂದು ಅಸಾಧಾರಣಧರ್ಮ : ಪರಮಶಿವನೇ ಎಲ್ಲಾ ಸೃಷ್ಟಿಗೂ ಕಾರಣ 


ನಾದವನು . . . ಪ್ರಕಾಶ ವಿಮರ್ಶಮಯನು. ಪ್ರಕಾಶವೆಂದರೆ ತನ್ನ 
ಶಕ್ತಿಪ್ರಸಾರ (ಕಾಕರ. ೨೦೦). [ಸಂ.] 
ಪ್ರಕಾಶಕ (ಗು). ೧. ಬೆಳಕು ಬೀರುವ ; ಹೊಳೆಯುವ : ದೀಪದ 


ಪ್ರಕಾಶಕಶಕ್ತಿಯ:ನ್ನು (illuminating Power) ತಿಳಿಯಬೇಕಾದರೆ . 

ಅವುಗಳಿಂದುಂಟಾದ ಪ್ರಕಾಶಸಾಂದ್ರತೆಗಳನ್ನು ಹೊ:ಲಿಸಬೇಕ: (ಕಂ. 
೦೫೭): ೨. ಬಹಿರಂಗಗೊಳಿಸುವ ; ಹೊರಗೆಡಹುವ. ೩. ವ್ಯಕ್ತ 
ಪಡಿಸುವ. ೪. ವಿಶದೀಕರಿಸುವ. ೫. ಹೆಸರುವಾಸಿಯಾದ : ಪ್ರಸಿದ್ಧ 
ವಾದ. (ನಾ). ೬. ಸೂರ್ಯ. ೩. ಗ್ರಂಥಗಳನ್ನು ಪ್ರಕಟಿಸುವ 
ವನಂ: ಕ್ರಮೇಣ ಪ್ರಕಾಶನೋದ್ಯನುದ ಮೂರು ಮುಖಗಳಾದ 
ವಬದ್ರಕೆ. ಪ್ರಕಾಶಕ. ಪುಸ್ತಕವ್ಯುಪಾರಿ ಬೇರೆ ಬೇರೆಯಾದರು (ಕಂಕೋ. 
x1: ೩06). ೮. ವ್ಯಾಖ್ಯಾನಕಾರ. ೯. ಸಂಶೋಧಕ. ೧೦. ಒಂದು 
ಬಗೆಯ ಖನಿಜ; ರಂಜಕ : ಸುಣ್ಣ, £ಬ್ಬಿಣ, ಪ್ರಕಾಶಕ ಮುಂತಾದ 
ಖನಿಜಗಳು . . . ಎಲುವು, ಕೂದಲು ಮುಂತಾದ ಅವಯವಗಳನ್ನು 


ಪೋಷಿಸುತ್ತದೆ (ಮುಂವಿಯಿ. 8-0೬೩). [ಸಂ.] 

ಪ್ರಕಾಶಗೊಳಿಸು (ಕ್ರಿ). ೧. ಬೆಳಕುಂಟಾಗುವಂತೆ ಮಾಡು : ಅವಳು 
ದೀಪದ ಕುಡಿಯನ್ನು . ಮುಂದೂಡಿ ಪ್ರಕುಶಗೊಳಿಸಿದಳು (ರೂಂ). 
೨. ಹೊರಹೊಮ್ಮಿಸು : ಪ್ರಬೋಧನಂ, ಅನುಬೋಧೆಃ-೨ ಸುಗಂಧ 
ದ್ರವ್ಮಗಳಲ್ಲಿ ಅಡಗಿಕೊಂಡಿರುವ ಪರಿಮಳಾದಿಗಳನ್ನು ಪ್ರಕುಶಗೊಳಿಸುವ 


ತೈಲಾದ್ಮುತ್ತೇಜ` ಸಾಮಗ್ರಿಯ ಹೆಸರು (ಸಿಡ್ಕಾಂತಿ. ೨೦೬)- 

(ಪ್ರಕಾಶ + ಕೊಳ್ಳ, + - ಇಸ್ಕು] 

(ಕ್ರಿ). ೧. ಬೆಳಕಾಗು : ಹಿಂದೆ ಮೈಸೂರು ಮಹಾರಾಜರು 
ಸಿಂಹಾಸನವನ್ನು ಏರುತ್ತಿದ್ದಂತೆಯೇ ಇಡೀ ಅರಮನೆಯು ವಿದ್ಕುದ್ದೀಪ 
ಗಳಿಂದ ಪ್ರಕಾಶಗೊಳ್ಳುತ್ತಿತ್ತು (ಕೂಂ). ೨. ಬಹಿರಂಗವಾಗು ; ಎಲ್ಲ 
ರಿಗೂ ತಿಳಿಯುವಂತಾಗು : ಅವನ ಭ್ರಷ್ಟಾಚಾರಗಳೆಲ್ಲ ಈಗ ಪ್ರಕಾಶ 
ಗೊಳ್ಳುತ್ತಿವೆ (ಊಂ). [ಪ್ರಕಾಶ 4 ಕೊಳ್ಳು, (<ಕೊಳ್‌,)] 
ಪ್ರಕಾಶನ (ನಾ). ೧. ಹೊಳೆಯುವಿಕೆ; ಪ್ರಕಾಶಿಸುವಿಕೆ: ಆದಿತ್ಯನು ಸಕಲ 


೬೦೧೬ 


39 | ಪ್ರಕಾಶಪಡಿಸು (ಕ್ರಿ). ಹೊರಗೆಡಹು ; ಬಹಿರೆಂಗಗೊಳಿಸು : 


ಪ್ರಕಾಶಿತ (ಗು. ೧. 


ಪ್ರಕಾಶಿಸು (ಕ್ರಿ). 


ಪ್ರಕೀರ್ಣ (ಗು). 


ಪ್ರಕೀರ್ಣಕ 


ಜಗತ್ತನ್ನೂ ತನ್ನೆ ಪ್ರಕಾಶನಾದಿಕರ್ಮಗಳಿಂದ ಸರ್ವತ್ರ ನೋಡುತ್ತಾನೆ 
(ನುಳ್ನಾರ. ೨೩೬). ೨. ಗ್ರಂಥ, ಪತ್ರಿಕೆ ಮುಂತಾದುವುಗಳ ಪ್ರಕಟನೆ : 
ಮೈ ಸೂರು ವಿಶ್ವವಿದಾ “ನಿಲಯದ ಪ್ರಸಾರಾಂಗ ತನ್ನದೇ ಆದ ಪ್ರಣವ 
ಉದ್ಯ ಮವನ್ನು ನಿರ್ವಹಿಸುತ್ತಿದೆ (ಕರಿಕೋ, ೫1, ೩೦೪); ಈ ಸುಲಭೆಸಾಹಿತ್ಯದ 
ದಿನಗಳಲ್ಲಿ, ಪ್ರಕಾಶನಕಾರ್ಯೆದಲ್ಲಿ ಧ್ಯೇಯವಾದಿತ್ವವೆ೨ದರೆ ಅದೊಂದು 
ಮರೀಚಿಕೆಯಾಗಿದೆ (೪೪೩. ೪1, ಪ್ರಕಾಕಕರ ಶು). ೩. ಪುಸ್ತಕ 
ಮೊದಲುದುವನ್ನು ಪ್ರಕಟಿಸುವ ಸಂಸ್ಥೆ : ಭಾರತೀಯಜ್ಞಾನಪೀಠ 
ಪ್ರಕಾಶನವು ಅನೇಕ ಪಾಂಡಿತ್ಯಪೂರ್ಣಗ್ರಂಥಗಳನ್ನು ಪ್ರಕಟಿಸಿದೆ (649). 
[ಸಂ.7 
ಭಾರತದ 
ಇತಿಹಾಸ ಮಹಾಪುರುಷರ ಆವಿರ್ಭಾವವನ್ನು ಪ್ರಕಾಶಪಡಿಸುತ್ತಿದೆ (ಯಕ್ಕಾರ. 
608 ಬೀ) ; ಅಗತ್ಯಕಾಲ ಪ್ರಾಪ್ರವಾದಾಗ ದೇವತೆಗಳು ತಮ್ಮಿಂದ 
ರಕ್ಷಿತವಾದ ರಹಸ್ಮವನ್ನು ಲೋಕಕ್ಕೆ ಪ್ರಕಾಶಪಡಿಸುತ್ತಾರೆ (ರೆತಂಶಾ- 6)- 
[ಪ್ರಕಾಶ + ಪಡಿಸು] 
ಪ್ರಕಾಶಗೊಳಿಸಿದ; ಬೆಳಗಿಸಿದ. ೨. ಪ ಸಿದ್ಧ 
ಪಡಿಸಿದ. ೩. ಪ್ರಕಾಶಗೊಂಡ. ೪. ಬಹಿರಂಗವಾದ ; ಎಲ್ಲರಿಗೂ 
ತಿಳಿದ. ೫. ತೋರಿಸಿದ ; ಪ್ರದರ್ಶಿಸಿದ. (ಸಂ.] 
೧. ಹೊಳೆ ; ಬೆಳಗು: ಕನೋತಿ, ಕನುತೇ- 
೨. ವ್ಯಕ್ತವಾಗಂ ; ಪ್ರಕಟವಾಗು : 
ಸ್ಫುರತ್‌- ಪ್ರಕಾಶಿಸುವ, ಆನುಕೃಶಿಗಂ__ಅನುಕರಣಶಬ್ದಿ ಕೈಯುಂ 
(ಕುರ. ೬೦ ಏಳೆ); ನಿನ್ನಲ್ಲಿ ಪ್ರಶ್ನಾರೂಪವಾಗಿ, ನನ್ನಲ್ಲಿ ಉತ್ತರ 
ರೂಪವಾಗಿ ಪ್ರಕಾಶಿಸುವುವೆಲವೂ ಒಂದೇ ಶಕ್ತಿಯ ಕ್ರಿಯೆ (ರತಂರಾ. ೪)- 
[ಪ್ರಕಾಶನ 4 -- ಇಸ್ಕು) 
೧. ತುಂಬಿದ ; ಕಿಕ್ಕಿರಿದ : ಅದಜ ವೊಲಅವೊಟಲ 
ವಿಶಾಳ ಕನಕಕೃತಕಗಿರಿಗಿ೨  ಫಳಪ್ರಕೀರ್ಣತರುಗಳಿಂ (ಶಂಶಭಾ.೦-೩6 
666) ; ಮರುದುದ್ಧೂ ತಪಯಃಪ್ರಕೀರ್ಣಕಣಲಾಜಂ ಮೇಲೆ ಸಾಲಿಟ್ಟು 
(ಉತ. ೦೦-೨). ವಿ. ಹರಡಿಕೊಂಡಿರುವ; ಕ್ರಮವಾಗಿರದ ; 
ಅಸ್ತವ್ಯಸ್ತಗೊಂಡ. ೩. ಮಿಶ್ರಗೊಳಿಸಿದ; ಬೆರಸಿದ. 
೪. ನಾನಾವಿಷಯಗಳನ್ನು ಸೇರಿಸಿ ರಚಿಸಿದ. ೫. ಎಸೆದ. ೬, 
ಸಂಬಂಧವಿಲ್ಲದ ; ಅಸಂಗತವಾದ. ೭. ಸಡಿಲವಾದ ; ವಿರಳವಾದ. 
೮. ಅಲ್ಲಾಡುತ್ತಿರುವ ; ' ಅಲಂಗಾಡುತ್ತಿರುವ. (ನಾ). ೯. ತುಂಬಿ 
ರುವಿಕೆ ; ಭರ್ತಿಯಾಗಿರುವಿಕೆ : ಎಸೆವ ಕೇತನಾನೀಕಪ್ರಕೀರ್ಣದೊಳಾತು 
ತೋಟವ (2ಸಫ್ರು. ೬-೨೦). ೧೦. (ವಸ್ತುವು ತುಂಬಿಕೊಂಡಿರುವುದು; 
ವ್ಯಾಪ್ತವಾಗಿರುವುದು : ಎಿಚಿತ್ರಜಿನೇಂದ್ರಪ್ರಶಿಕೃತಿಪ್ರಕೀರ್ಣಮುಂ . . . 
ಆಗಿ ... ಪೆಂಪಿಂದಗುಂದಲೆಯಾಗಿರ್ದುದು ದೇವದಂಪತಿರತಶ್ರೀಸುಂದರಂ 
ಮಂದರಂ (60ಶು. 0-9೯ 5). ೧೧. ಹೊಂದಾಣಿಕೆಯಿಲ್ಲದ ವ್‌ 
ವಿಷಯಗಳಿಂದ ಕೂಡಿದ ಗ್ರಂಥಭಾಗ : ವ್ಯವಹಾರಕಾಂಡದಲ್ಲಿ . 
ಸ್ತೀಸಂಗ್ರಹಣ. ಪ್ರಕೀರ್ಣ ಎಂಬ ೨೫ ಪ್ರಕರಣಗಳಿವೆ (ಠಾರರ. ೬೨) ; 
೧೯ನೆಯ ಭಾಗ. ಪ್ರಕೀರ್ಣ (ರಾಧಾಶ. ೨೦೪). [ಸಂ.] 


ಪ್ರಕಾಶಿಸಿದವು (ಉತಳ್ಳ. ೨೪೦)- 


40[ಪ್ರಕೀರ್ಣಕ (ಗಂ). ೧. ಹರಡಿಕೊಂಡಿರುವ ; ಚೆಲ್ಲಾಪಿಲ್ಲಿಯಾಗಿರುವ- 


(ನಾ). ೨. ಸಾಸು ಹೆಃಳಿದ ಮೇಲೆ. ಉಳಿದಿರುವ 
ಭಿನ್ನವಾದ ಸಣ್ಣ: ಸಣ್ಣ ವಿಷಯಗಳು ಮತ್ತು ಅವುಗಳನ್ನು ಎವರಿ 
ಸುವ ಗೆ ೦ಥಭಾಗಿ : | ಇಂಕೀರ್ಣಪ ಶ್ರೈಕರಣ: ಮುನ್ನ ವೇಟಿದೆಯುಂ 

ಪೇಟ್ಜಿರ್ಥಂಗಳಂ ವಿಶ್ಲೇಷಿಸಿ ವೇಟ್ವು ದು ಪ್ರಕೀರ್ಣಕವೆ:ಬುದು ತಾತ್ಸರ್ಯಂ 
(ಶೀತಿವಾ. ೩೦-೦). ೩. (ದೇವರು, ರಾಜ ಮೊದಲಾದವರಿಗೆ ಬೀಸುವ) 
ಚುಮರ : “ಚಾಮರಂ, ಪ್ರಕೀರ್ಣಕಂ-ಈ ೨ ಸೀಗುರಿ” (ಹರಾಯು. 


ಪ್ರಕೀರ್ತನ ೬೦೧೮ 


೩೦-೨೬೪) । " ಸುತ್ತ ಕೆದಜುವ ಚಾಮರಂ ಪ್ರಕೀರ್ಣಕಮಕ್ಕುಂ ” (ಕುಂಗಳಾ. 
೬೪-9)- ೪. [ಜೈನ] ಪ್ರಮಾಣಗಳಲ್ಲಿ ಒಂದು: ರ 
ಉಚಕಿದಕ್ಕರಂಗಳೆಲ್ಲಂ ಪ್ರಕೀರ್ಣಕ ಪ್ರಮತಾಣಮಕ್ಕುಂ (ಕಕ್ತೃಶ್ರ. ೬೬). 
೫. ಪ್ರಮಾಣಗ್ರಂಥಭಾಗಗಳಲ್ಲಿ ಒಂದು : ಕೇವಲ ಒಂದೇ ಸಭೆಯಲ್ಲಿ 
ಬರೆಯಲ್ಪಟ್ಟ ಇನ್ನೊಂದು ಸಭೆಯಿಂದ ಆ ವಿಷಯಕ್ಕೆ ಉಲ್ಲೇಖ ಸಿಕ್ಕದೆ 
ಹೋಗುವ -_ ಸಿದ್ಧಾಂತಗಳನ್ನು ' ಪ್ರಕೀರ್ಣಕ `ಗಳಲ್ಲಿ ಉಲ್ಲೇಖಿಸಿದರು 
(ಕೈನಶ- ೧೬೭) - ೬. ಒಂದು ನರಕದ ಹೆಸರು : ಆ ಬಿಲಂಗಳುಮಿಂದ್ರಕ 
ಶ್ರೇಢೀಬದ್ಧಪ್ರಕೀರ್ಣಕಂಗಳೆಂದು ಮೂಲುತೆಅನಕ್ಕುಂ (ಅಂತು. ೩-6೩ ಠ) ; 
ಆ ನರಕಬಿಲಂಗಳಿಲ್ಲಮೆಣ್ಬತ್ತುನಾಲ್ಕುಲಕ್ಷಪರಿಪ್ರವಾಣವತಾಗಿಯುಮಿಂದ್ರಕ 
ಶ್ರೇಣೀಬದ್ಧಪ್ರಕೀರ್ಣಕಂಗಳೆಂದು ವೂಯಿತೆಅನಕ್ಕುಂ (ಸುಕುರೂ. ೦೦-೪೦ ಪ). 
೭. ಮೂರುಬಗೆಯ ವಿಮಾನಗಳಲ್ಲಿ ಒಂದು; ಶೆ ಕ್ರೇಣೀಬದ್ಧ 
ವಿಮಾನಗಳ ಮಧ್ಯದಲ್ಲಿ, ಹೂವನ್ನೂ ಎರಚಿದಂತೆ ಚೆಲ್ಲಾಪಿಲ್ಲ 
ಯಾಗಿರುವ ವಿಮಾನ : ಅಲ್ಲಿ ಸ್ವರ್ಗಮೆಂಬಿನಂ ಸೌಧರ್ಮೇಶಾನಾದಿಗಳ 
ವರವಿವತಾನಂಗಳಿಂದ್ರ ಕಶ್ರೇಣೀಬದ್ಧಪ್ರೆಕೀರ್ಣಕಂಗಳಿಂದು ಮೂದೆಆಂ 
` (ಕಂದ್ರಕ್ರು- ೩-೩೨ ನ). ೮. ದೇವತೆಗಳ ಒಂದು ವರ್ಗ ; ಗ್ರಾಮಾಂತರ 
ಹಾಗೂ ಪಟ್ಟಣಗಳಲ್ಲಿ ಪ್ರಜೆಗಳಂತೆ ವಾಸಿಸುವ ವರ್ಗ : ಸೈನಿಕ 
ದೇವತೆಗಳು ಲೆನೀಕರೆನಸುವರು. ಪ್ರಜೆಗಳಂರು ವವರು ಪ್ರಕೀರ್ಣಕರು 
(ಕೈಕರ- ೪೪). ೯. ಜ್ಯೋತಿರ್ಲೊೋಕದ ಜ್ಯೋತಿಗಳಲ್ಲಿ ಒಂದು ಭೇದ: 
ಮಧ್ಯಮಲೋಕಪ್ರತಿಬದ್ಧಮುಪ್ಪ  ಚೆಂದ್ರಾದಿತ್ಮಗ್ರಹನಕ್ಷತ್ರ ತಾರಕಾ 


ಪ್ರಕೀರ್ಣಕವಿಕಲ್ಪಜ್ಮೋ ಶಿರ್ನಣಾಲಂಕೃತಮಾಗಿರ್ದ ದಶೋತ್ತರಶತ 
ಯೋಜನವಿಸ್ತಾರಬಹಳತೆಯೊಳ೦ (೪8ಫು: ೦೦-೨೨ ವ). [ಸಂ.] 

ಪ್ರಕೀರ್ತನ (ನಾ). ೧. ಸಾರುವುದು; ತಿಳಿಯಪಡಿಸುವುದಂ. ೨. 
ಹೊಗಳಿಕೆ; ಕೊಂಡಾಟ. (ಸಂ. 


ಪ್ರಕೀರ್ತಿತ (ಗು). ೧. ಸಾರಿದ : ಘೋಷಿಸಿದ. ೨. ಪ್ರಸಿದ್ಧಪಡಿಸಿದ. 
(ನಾ). ೩. ಹೊಗಳಿಕೆಗೆ ಪಾತ್ರವಾದುದು : ಖ್ಯಾತಿಹೊಂದಿದುದಂ: 
ನಾನಾಹೆಸರುಗಳಿಂದ ಪ್ರಕಿ:ರ್ತಿತವಾಗಿರುವ ಎರಡನೆಯ ಯುಗವು ಅತ್ಯಂತ 
ಚೇತೋಹಾರಿಯತಾಗಿರುತ್ತದೆ (ಕೂಧ್ಯಳು. ೧ ಹಿನ್ನಲೆ). [ಸಂ.] 

ಪ್ರಕೀರ್ಯ (ಗು). ೧. ಎರಚಿದ ; ಚೆಲ್ಲಾಪಿಲ್ಲಿಯಾಗಿರುವ. (ನಾ). 
೨. ಒಂದು ಬಗೆಯ ಗಿಡ; ತವಸಿ: “ಪ್ರಕೀರ್ಯಃ, ಪೂತಿಕರಜ;. 
ಪೂತಿಕಃ, ಕಲಿಕುರಕಃ -೪ ತಪಸೀಗಿಡದ ಹೆಸರುಗಳು” (ಸಿರಸ್ಮಿಂತಿ. ೦೨೩). 

[ಸಂ.] 

ಪ್ರಕುಪಿತ (ಗು)- ೧. ಹೆಚ್ಚಾಗಿ ಕೋಪಗೊಂಡ ; ಕೆರಳಿದ: ಪ್ರಕುಪಿತ 
ಮೃಗಪತಿ ಶಿಶುಸನ್ನಿ ಕಾಶರತಿವಿಕಟಭೀಷಣಭ್ರೂಭಂಗರ್‌ ನಕುಲ ಸಹ 
ದೇವರ್‌ (ಕಂಶಳಾ. ೭-6); ಅಕಟಕಟ ನೆೊಂದಳಿತ್ತಿರೆ ಸುಉಮಾರಿಯನೆನು 
ತುವಿ:ನಿತು ಕೊಂಕಿಂ ನುಡಿದಂ ಪ್ರಕುಪಿತ [೫೫ಂ- ಪ್ರಕಟಿತ, ಪ್ರಕುಟಿಲ] 
ಚಿತ್ತಂ ಭೂನಾಯಕಂ (ಯಕೋತ ೨-೬೦). (ನಾ). ೨. ಹೆಚ್ಚಾದ 
ಕೋಪ ; ಪ್ರಣಪಿತದಿಂ ತೆಗೆದಿಸೆ ಮಸ್ತಕಮಂ ಕರಿ ನೊಂದು ತಿರುಗೆ 
(nos. 0-000): [ಸಂ.] 

ಪ್ರಕೃತ್ಯ (ಗು). ೧. ಚೆನ್ನಾಗಿ ಮಾಡಿದ,-ನೆರವೇರಿಸಿದ: ೨. ಪ್ರುರಂಭಿ 
`ಸಿದ; ಉಪಕ್ರವಿ:ಸಿದ; "ತೊಡಗಿದ. ೩. ಪ್ರಕರಣಕ್ಕೆ ಸಂಬಂಧಿಸಿದ: 
ಸಂದರ್ಭಾನುಸಾರವಾದ; ಪ್ರಸ್ತುತ: ಪ್ರಕೃತ ಸ್ವದ್ರವ್ಯಕ್ಷೇತ್ರಕಾಲ 
ಭಂವಾಶ್ರಯಂಗಳಿಂ ಪುದ್ಧಲವೃತ್ತಕಮಂ ಮರ್ಯಾದಃ:ಪೂರ್ವಕಮಜಃ 
ವುದದವಧಿಯೆಂಬ ಪೆಸರ್ವಡೆದಿರ್ಕುಂ (ಕಂದ್ರಫು- ೦೯-೩೩). ೪. ಮುಖ್ಯ 

ವಾದ : ಪ್ರಧಾನವಾದ. ೫. ಬದಲಾವಣೆ ಹೊಂದದಿರುವ : ನೈಜ 

ವಾದ. (ನಾ). ೬. ಈಗಿನ ಪ್ರಕರಣ; ಸದ್ಯದ ವಿಷಯ ; ಈಗ 

ಪ್ರಕೃತಕ್ಕೆ ಸಂಬಂಧಿಸಿದಂತೆ ಮಾತನಾಡೋಣ (ಊಂ. ೭. ನಿಜ: ಸತ್ಯ. 


30 


೩6 


26 


೨5 


40 


48 


ಪ್ರಕೃತಿ 


ಪ ol ಮಾ] ಉಪಮಾಲಂಕಾರದಲ್ಲಿ ಹೋಲಿಸಲ್ಪಡುವ 
; ಮುಖ, ರಾಜ ಮೊದಲಾದುವು: ವರ್ಣ; ಉಪಮೇಯ. 
[ಸಂ.] 


ಪ್ರಕೃತ್ಕ (ಅ). ಸದ್ಯಕ್ಕೆ: ಈಗ್ಗೆ ಸಂಬಂಧಿಸಿದಂತೆ : ವಿವಿಧದೇಶಗಳ 


ನಾಣ್ಯಗಳ ಪರಸ್ಪರಬಾಂಧವ್ಮ 'ಪ್ರಕೃತ' ಹೇಗಿದೆಯೆಂದು ಈ ಕೆಳಗೆ 
ಕೊಟ್ಟಿದೆ (ಐಾಂತ್ರ. 111. ೦೩೩8). [ಸೆಂ.7 


ಪ್ರಕೃತತುಲ್ಮಯೋಗಿತೆ (ನು). [ಕಾವ್ಯಮಾ] ವರ್ಣಿತವಾದ ಹಲವಾರು 


ವಸ್ತುಗಳಿಗೆ ಗುಣರೂಪವಾದ ಅಥವಾ ಕ್ರಿಯಾರೂಪವಾದ ಒಂದೇ 
ಧರ್ಮವನ್ನು ಅನ್ವಯಿಸಿ ವರ್ಣಿಸುವುದು : ವರ್ಣಂಗಳಾದನೇಕ 
ವಸ್ತುಗಳೊಳ್‌ ಗುಣಕ್ರಿಯಾರೂಪೈಕಧರ್ಮಾನ್ವಯಮಂ ಪೇಳೆ ಪ್ರಕೃತ 
ತುಲ್ಕಯೋಗಿತೆಯೇ ದುಂ ಅವರ್ಣಂಗಳಾದನೇಕವಸ್ತುಗಳೋಳ್‌ ಅದಂ. 
ಪೇಳಿ  ಅಪ್ರಕೃತತುಲ್ಮಯೋಗಿತೆಯೆಂದುಂ  ತುಲ್ಯಯೋಗಿತಾಲಂಕಾರ 
ಮಿರ್ತೆರೆಂ (ನರಶ. ೭6 ರೃತ್ತಿ)- [ಸಂ. ಪ್ರಕೃತತಂಲ್ಕಯೋಗಿತಾ] 


ಪ್ರಕೃತಿ (ನಾ). ೧. ಯಾವುದಾದರೂ ಒಂದು ವಸ್ತುವಿನ ಅಥವಾ 


ಪ್ರಾಣಿಯ ನಿಜಸ್ವರೂಪ, - ಮೂಲಸ್ವರೂಪ ; ಅರಸನಾತನ 
ಮನುಷ್ಯಾತೀತಮಪ್ಪ ಪ್ರಕೃತಿಯಂ: ಕಂಡು (ಕಾಂತಿಫು: 6-೦೨೬ ವ); ಧರಣಿ 
ಯಿಂದುದ ಗ ವಿಸಿತೋಷಧಿಯೋಷಧಿಗಳಿಂದವತರಣಮನ್ನಾದಿಪುರುಷ ಪ್ರಕೃತಿ 
ವಿಕೃತಿಗಳೆ '(ಕುನ್ಮಾಉ- ಓಂ೩. ೪-೬) : ಪ್ರಕೃತಿ ವಕೃತಿಗಳಿಲ್ಲದಂದು | 

ಅಖಂಡೇಶ್ವರಾ ನಿಮ್ಮ ನೀವಣಯದೆ ಅನಂತಕಾಲವಎರ್ದಿರಂದು (೪೦೦ಡೇ, 
೨-೪)- ಪಿ. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಂದಂ ವಸ್ತುವಿನ 
ಸಹಜಗುಣ,-ಸ್ವಭಾವ,- ಮನೋಧರ್ಮ : ಇರದೊಯ್ವೂದತಿ 
ತನ್ನಿಚ್ಛೆಗೆ ವರೆಯವ್ವನದಂದು ಪುರುಷನಂ ಪ್ರಕೃತಿ (ಕಾರಂತೂ.೩೩8);: ಪ್ರಕೃತಿ 


ಪ್ರೋದವಮಲ್ಲು ಜೈನರುಸಿರ್ವಂತಾರಯ್ಕೆ ಲೋಕಂ ಸಕತೃಮೆಂಬಾ 


ಮತಮಂ, ನಿರಾಕರಿಪವೋಲ್‌ (ಕಾಕು. 9-೬೬) ; ಈ ದೃಷ್ಟಿಯಿಂದ 
ನನ್ನ ಮತ್ತು ಅವರೆ ಪ್ರಕೃತಿಗಳು ಭಿನ್ನಭಿನ್ನವಾಗಿ ರಬಹುದು (ಶೀವಾತ್ಮ- ೪೪)- 
೩. ಸತ್ತ್ವ ವೆ ರಜಸ್ಸು ಮತ್ತು ತಮಸ್ಸು ಎಂಬ ಮೂರುಬಗೆಯ 
ಮೂಲಗುಣಗಳು. ೪. ಪಂಚಭೂತಗಳಂ. ೫. ಮಾನವನಿಂದ 
ನಿರ್ಮಿತವಾಗದ ಸ ಸೃಷ್ಟಿ ; ನೈಸರ್ಗಿಕಸ ಷ್ಟಿ : ಪ್ರಕೃತಿಯ ಪ್ರಭಾವ 
ವನ್ನೂ ಅದು ಎಷ್ಟು ಮುಖ ಮೆಬುದನ್ನೂ ಮೇಲೆ ಕೊಟ್ಟ ಉದಾಹರಣೆ 
ಗಳು ನಿವುಗೆ ತಿಳಿಸುತ್ತವೆ (ಕೂರಿ. ೦೪೦) ; ವಿಶ್ವದ ಚಟುವಟಿಕೆಗಳೆಲ್ಲ 
ಪ್ರಕೃತಿಯ ಆಜ್ಞೆಯ ಮೇರೆಗೆ ಸಾಗುತ್ತವೆ (ರರ್ಶುಸಾ- ೧೩೨. ಓ. ಜನ 
ನೇಂದ್ರಿಯ : “ಪ್ರಕೃತಿಯೊಳು ಶೈವಮೂರ್ತಿಯೊಳು ಲಿಂಗಮಕ್ಕುಂ” 
(ನುಂಗಳಾ.- ೦೧೩೦-೩೦). ೭. ಮಂತ್ರಿ; ಸಚಿವ: ಅರಸನನುಮತದಿ 
ನೊಂದು ಯಕ್ಷಪ್ರತಿಮೇಯಂ ಮಾಡಿ ಪೌದನಪುರಾಧಿಪತ್ಯಮಂ ಪ್ರಕೃತಿ 
ಗಳೆಲ್ಲವಿರ್ದು ಕೊಟ್ಟೊಡೆ (೫ವು:ಫಿ. 066). ೮. ಪುರಜನ: ಪ್ರಜಾ 
ವರ್ಗ : ಆಗಳಾ ಕಂಸಕೃತವಿಕೃತಿಯಿಂ ಪ್ರಕೃತಿಕ್ಷೋಭವತಾಗೆ (ಜಗು. 
೬-೭೦ ನ); ನೀವ್‌ ಕೇಳಿ ಪೌರಪ್ರಕೃತಿಗಳು ₹ರಿತುರಗವಾಹಕರು (ಈಗ, 
00-೩೦-೨೭): ಪ್ರಕೃತಿಹಿತಾರ್ಥಂ ` ಕ್ಷಿತಿಪಾಲಕರುದ್ಕೋಗಿಸುಗೆ (ಊಉಳುಂತ. 
60೬-986)- ೯. ಹೆಂಗಸು; ಸ್ತ್ರೀ. ೧೦. ಕಾರ್ಯ. ,೧೧. ಕಾರಣ: 
“ ಪತ್ತನಜನಂಗಳೊಳು ಕಾರ್ಯದೊಳು ಕಾರಣದೊಳುತ್ತಮದ ಸಚಿವ 
ನೊಳಂ ಸತ್ವಾದಿ ಗುಣಮಿಪ್ಪ ಚಿತ್ತದೊಳು ನಿಜದೊಳು ಸ್ವರೂಪದೊಳು 
ಪ್ರಕೃತಿಯೆಂದೆಂಬಾಭಿಧಾನಮುಕ್ಕುಂ ” (ನುಂಗರಾ. ೦೪೭.೩೬) - ೧೨. ಶಿಲ್ಪಿ 
ಮೊದಲಾವ ಕುಶಲಕರ್ಮಿಗಳು: “ ಶಿಲ್ಪೀ, ಕಾರುಃ, ಪ್ರಕೃತಿಃ, 
೨_ಈ ೩ ಪಂಚಕಾರುಕರ್‌” (ಶಂಯು. 6೩-9೩೪). ೧೩. ನಿಜ; 
ಸತ್ಯ. ೧೪. ನಿಯಮ : ನಿಬಂಧನೆ; ಕಟ್ಟಳೆ. ೧೫. ಕೋಪ, 
ದುಃಖ ಮೊದಲಾದ ಮನೋಭಾವನೆಗಳನು ಸ ಹತೋಟಿಯಲ್ಲಿಟ್ಟು 


ಪ್ರಕೃತಿ ೬೦೧೯ 
ಕೊಳ್ಳುವುದು. ೧೬. ಕಂದಾಯ ; ತೆರಿಗೆ: (೪. ೧೭. ಮುಖ್ಯ 
ವಾದುದು ; ಶ್ರೇಷ್ಠವಾದುದು: “ ಪ್ರಕೃತಿಯಲ್ಲಿಯುಂ ಪ್ರಧಾನ 


ಮೆಂಬುದು ” (ಕಠಾಯು. ೦048-0೬)- ೧೮. ಆದಿ ಮತ್ತು ಅಂತ್ಯ. 
೧೯. ಬಿಡುವುದು ; ತ್ಯಾಗ. ೨೦. ನಡತೆ; ನಡವಳಿಕೆ. ೨೧. 
ಸಮೂಹ : “ ನಿಜದೊಳ್‌ ಕಾರಣದೊಳ್‌ ಗುಣತ್ರಯದೊಳುಂ ಸಪ್ತಾಂಗ 
ದೊಳ್‌ ಚಿತ್ತದೊಳ್‌ ವ್ರಜದೊಳ್‌  ಕಾರ್ಯದೊಳಾದಿಯಂತ್ಯ್ಮದೊಳೆ 
ಛಂದೋಭೇದದೊಳ್‌ ಸ್ತ್ರೀಯರೊಳ್‌ ತ್ಮಜದೊಳ* ತನ್ನ ಸ್ರ ಓರೂಪದೊಳ* 
ಜನರೊಳುಂ ಚಾರಿತ್ರದೊಳ" ಮುಖ್ಯದೊಳ* ರಜದೊಳ್ತಾಂ ಪ್ರಕೃ 
ತ್ಕಾಖ್ಮ” (ಕಾನಾರ- ೧೦೨). ೨೨. (ವೈದ್ಯಶಾ] ಶರೀರಸ್ಥಿತಿ; ದೇಹ 
ಧರ್ಮ : ಪ್ರಕೃತಿಯೆಂತೆಂದೊಡೆ -. ವಾತಪ್ರಕೃತಿ, ಪಿತ್ತಪ್ರಕೃತಿ, ಶ್ಲೇಷ್ಮ 
ಪ್ರಕೃತಿ, ಮಿಶ್ರಪ್ರಕೃತಿ ಎಂದು ಪ್ರಕೃತಿಯು ನಾಲ್ಕು ತೆರನಾಗಿರು 
ವುದು (ಸಳಕ್ಕಿ. ೦೬) ; ಜೋಳದ ನುಚ್ಚು ತಿಂದರೆ ಪ್ರಕೃಶಿ ಮತ್ತಷ್ಟು 
ಕೆಡುತ್ತದೆ (ಶ್ರಣಸ. ೬) ; ಸಾಹೇಬರ ಪ್ರಕೃತಿ ಮಜಭೂತ ಇದ್ದರೂ 
ಸೊರಗಿರುವರೆಯ ಸುಳ್ಳು ಸಾಂತ್ವನವನ್ನು ಕೂತರೆ ನಿಂತರೆ ಗಾಯತ್ರಿ; 
ಮಾಡಿಕೊಂಡೆವು (ರೀಶಠ. 1. ೨೩೪)- ೨೩. (ವ್ಯಾಕ) ನಾಮಪದ 
ಕ್ರಿಯಾಪದಗಳಲ್ಲಿ ಪ್ರತ್ಯಯಾಂಶವನ್ನು ಬೇರ್ಪಡಿಸಿದರೆ ಉಳಿಯುವ 
ಮೂಲರೊಪ ; ಪ್ರಾತಿಪದಿಕ: ಪ್ರಕೃತಿಗಳಂ ಧಾತ್ಮರ್ಥದ ವಿಕಲಬ್ಬದಿಂದ 
ಜ್‌ದಂ ಸಮಜ್‌ಕೊಳ್ಳುದಂ (ಕಾಪ್ಮಾಪ- 9೨0) ; ಪದದರ್ಥಮಂ ಎಭಾಗಿ 
ಸುವುದಜ್‌ಂದೆ ವಿಭಕ್ತಿಯಂತದಂ ಪ್ರತ್ಯಯಮೆಂಬುದು ತತ್ವ್ರತ್ಯಯದಿಂ 
ಪೂರ್ವದೊಳಿರ್ಕುಂ ಪ್ರಕೃತಿ (ಕಮದ. ೩8) ; ಒಂದು ಶಬ್ದದ ಮೂಲ 
ರೂಪಕ್ಕೆ " ಪ್ರಕೃತಿ ' ಎಂದು ಹೆಸರು (6೪. 09). ೨೪. [ಛಂದ] 
ಇಪ್ಪತ್ತಾರು ಬಗೆಯ ವರ್ಣಛಂದಸ್ಸುಗಳಲ್ಲಿ ಇಪ್ಪತ್ತೊಂದನೆ 
ಯದು ; ಪ್ರತಿಸಾಲಿನಲ್ಲಿಯೂ ಇಪ್ಪತ್ತೊಂದು ಅಕ್ಷರಗಳಿರುವ 
ಒಂದು ಛಂದಸ್ಸು: “ಅತಿಧೃತಿ ಕೃತಿ ಪ್ರಕೃತಿಯಾಕೃತಿ' ಎಕೃಶಿ 
AE ಉತ್ಕತಿಗಳೆಂದೆನಿಪುವಿಪ್ರತ್ತೂಣು ಛಂದಂಗಳಕ್ಕುಂ ” (ಮಂಗರಾ - 
೧೦೬-೦೪) ; ಅಲ್ಲಿ ಉಕ್ತ ಅತ್ಯುಕ್ತ . . . ಪ್ರಕೃತಿ ಆಕೃತಿ ವಿಕೃಶಿ ಸಂಕೃತಿ 
ಅತಿಕೃತಿ ಉತ್ಪೃತಿ ಎಂದಿಪ್ಪತ್ನುಜು ಛಂದಂಗಳಕ್ಕು೦ (ರಂರೋಂಜು. 
9-೫೬5). ೨೫. [ತತ್ತ್ವಶಾ] ಸಾಂಖ್ಯಮತದಂತೆ ಪ್ರಪಂಚಕ್ಕೆ 
ಮೂಲಕಾರಣವಾದ. ಸತ್ತ್ವ, ರಜಸಕ್ಸಿ ಮತ್ತು ತಮೋಗುಣಗಳ 
ಸಾಮ್ಯಾವಸ್ಥೆ ; ಇಪ್ಪತ್ತುನಾಲ್ಕು ತತ್ತ್ವಗಳಲ್ಲಿ ಮೊದಲನೆ 
ಯದು ; ಪುರುಷನಿಂದ ಭಿನ್ನವಾದುದು : ಆ ಪ್ರಕೃತಿ ಪುರುಷರಿ 
ರ್ವರ್ಗಮೊಂದೆಡೆಯೊಳುಂ ಸ್ವಾತಂತ್ರ ೪ಮಂಂ ಕಾರಣತ್ವ ಮುಮಿಲ್ಲೆಂದು 
ವೇಳಲ್ಪಡುಗುಂ (ಪಷಿರಕಂ. ೬-೨೦ 8); ಪ್ರಕೃತಿಯು ಇನ್ನೊಂದನ್ನು 
ಹುಟ್ಟಿಸುತ್ತದೆಯೇ ಹೊರತು ತಾನು ಯಾವುದರಿಂದಲೂ ಹುಟ್ಟಿದ್ದಲ್ಲ 

ಈ ಪ್ರಕೃತಿಯ ಮೇಲೆ ಪ್ರಭುವಾದ ಈಶ್ವರನೊಬ್ಬ ನಿಲ್ಲ 
(॥6ರ.03೬). ೨೬. [ವೇದಾಂತ] ಭಗವಂತನ ಮಾಯಾಶಕ್ತಿ ; 
ವೂಲಾಜ್ಞಾನ, ಮಾಯೆ, ಅವಿದ್ಯೆ ಮೊದಲಾದ ಶಬ್ದಗಳಿಂದ 
ಹೇಳುವ ಪ್ರಪಂಚದ ಪೂರ್ವಸ್ಥಿತಿ : ಇಹದಲ್ಲಿ ಸುಖ ಪರದಲ್ಲಿ 
ಪರಿಣಾಮಿ ಎಂಬರು ಅದು ಹುಸಿ ನಿಲ್ಲು ಇಹದಲ್ಲಿ ದುಃಖಿ ಪರದಲ್ಲಿ ಪ್ರಕೃತಿ 
ಎಂದೆ (ಕೋವಾ. 0೯-೭9) ; ಮೂಲಪ್ರಕೃತಿ ಒಂದರಲಿ ವಿಸ್ತರಿಸೆ 
ಬ್ರಹ್ಮಾಂಡತಂಡಗಳಿತ್ತಲಿತ್ತಲು ತೋರುತಿಹವು (ಶ್ವಾಕಸಿಂ- ೨೬-೩) ; ಈ 
ಶಕ್ತಿ ಶಿವನಿಗಧೀನವಾಗಿ ಅವನಲ್ಲಿ ಗುಣವೆನಿಸಿರುವುದು. ಅವನ ಇಚ್ಛೆಯಂತೆ 
ಪ್ರಪಂಚಾಕುರವಾಗಿ ಪರಿಣಮಿಸಿದಾಗ ಆದೇ ಶಕ್ತಿ ಸ್ವತಂತ್ರದ್ರವ್ಯವಾಗಿ 
ಪ್ರಕೃತಿಯೆನಿಸುವುದು (89೨. ೩೪). ೨೭. [ದ್ವೈತ] ಜೀವನನ್ನೂ 


36 


ಪರಮಾತ್ಮನನ್ನೂ ಮುಚ್ಚಿಕೊಂಡಿರುವ ಆವರಣ : ಮೇಲೆ ಹೇಳಿದ | 4 


ಷೋಡಶಕಳೆಗಳುಳ್ಳ ಲಿಂಗಶರೀರಕ್ಕೂ ಅನಿರುದ್ಧಶರೀರಕ್ಕೂ ಮಧ್ಯದಲ್ಲಿ 


ಪ್ರಕೃತಿಸೌಂದರ್ಯ 


ಜೀವುಚ್ಛಾದಿಕವೆಂತಲೂ ಪರಮಾಚ್ಛುದಿಕವೆಂತಲೂ . . . ದುಷ್ಟವುದ, 
ಎರಡು ಪ್ರಕೃತಿಗಳು ಸೇರಿಕೊಂಡಿರುವುವು (ಹಸಾರ- €-0೪ ತಾಕ್ತರ್ಡ). 
೨೮. [ಜೈನ] ಆತ್ಮನಿಗೆ ಅಜ್ಞಾನ ಮುಂತಾದ ಫಲವನ್ನು ಉಂಟು 
ಮಾಡಿಕೊಡುವುದು : ಜೀವನಿಗೆ ವರ್ತಮಾನ ಮತ್ತು ಭವಿಷ್ಯ 
ತ್ಯಾಲಗಳಲ್ಲಿ ಫಲವನ್ನು ಕೊಡುವ ಕರ್ಮಸ್ಯಂಧ : ತದುಪಾಂತ 
ಸಮಯದೊಳನ್ಮತರವೇದನೀಯ - . .- ನೀಚೈರ್ಗೊಶತ್ರಂಗಳಿಂಬೆಟ್ಟತ್ತೆ 
ರಡುಂ ಪ್ರಕೃತಿಗಳಂ ದೂರೀಕೃತಂ ಮಾಡಿ (ತಂಠಾವಾ. ೧೬-೪೦ 5); ಪ್ರಕೃತಿ 
ಗಳೊಳ್‌ ಸಮ್ಮಕ್ತ್ವಪ್ರಕೃತಿಯೆ ತಲೆದೋಜಕ ಉದಯಿಸಿತಾ 
ಗಜೇಂದ್ರ ನೊಳ್‌ ಸಮ್ಮಕ್ತ್ವ್ವಂ (ಶಾರ್ಕೃಫು- 3-೪). ೨೯. ಆತ್ಮನ ಗುಣಕ್ಕೆ 
ಘಾತಕವಾದ ಕರ್ಮ ; ಘಾತಿಕರ್ಮ : ಜ್ಞಾನಾವರಣಮುಂ ದರ್ಶನಾ 
ವರಣಮುಂ ಮೋಹನೀಯಮುಮಂತರಾಯಮುಮೆಂಬಿ: ನಾಲ್ಕುಂ ಪ್ರಕೃತಿ 
ಗಳು ಘಾತಿಗಳಪ್ಪುವು (ಗೂರ್ಮಕಾ- ೨-೨). ೩೦. [ರಾಜನೀ] ಸ್ವಾಮಿ, 
ಅಮಾತ್ಯ; ಸುಹೃತ್ತು, ಕೋಶ, ಬಲ, ರಾಷ್ಟ ಮತ್ತು ದುರ್ಗ 
ಎಂಬ ರಾಜನ ಏಳುಬಗೆಯ ರಾಜ್ಞಾಂಗಗಳು: ಈ ರಾಜ್ಕಾಂಗ 
ಗಳೇ ಪ್ರಕೃತಿಗಳು (ಸಿರ್ಮಾಂತಿ: ೨೩೯)- ೩೨. [ಸಂಗೀತ] ಧ್ವನಿವ್ಯತ್ಕಾಸ 
ಹೊಂದದಿರುವ ಸ್ವರ ; ಮೂಲಸ್ವರ : ಪ್ರಕೃಶಿ ಮತ್ತು ವಿಕೃಶಿಸ್ವರ 
ಸ್ಮಾನಗಳ ಮತ್ತು ಅವುಗಳ ಧ್ವೆನಿಭೇದಗಳನ್ನು ವೀಣಾವಾದ್ಮದ ಮೊದಲ 
ಹನ್ನೆರಡು ಮೆಟ್ಟಲುಗಳು . . . ಪರಿಚಯ ಮಾಡಿಕೊಡುತ್ತವೆ (ಸಗೀಕು. 
0೭) [ ಸೆಂ- ] 


ಪ್ರಕೃತಿಚಿಕಿತ್ಸೆ (ನಾ). ಗುಳಿ, ನೀರು, ಬೆಳಕು. ಮಣ್ಣು ಮೊದಲುದ 


ನೈಸರ್ಗಿಕ ವಸ್ತುಗಳಿಂದ ರೋಗಗಳಿಗೆ ಮಾಡುವ ಚಿಕಿತ್ಸೆ : ಬೆಳಗೆ 
ಸಂಬಂಧಪಟ್ಟ ಈ ಚಿಕಿತ್ಸೆಯು ಪ್ರಕೃತಿಚಿಕಿತ್ಸೆ (Naturo Therapy)? 
ಒಂದು ಶಾಖೆ (€8$. ೩. ಮುತ್ತುಷಿ). (ಸಂ. ಪ್ರಕೃತಿಚಿಕಿತ್ಸಾ ] 


ಪ್ರಕೃತಿಬಂಧ (ನಾ). [ಜೈನ] ಜ್ಞಾ ನಾವರಣಾದಿ ಅಷ್ಟವಿಧಕರ್ಮಗಳಂ 


ತಮಗೆ ಅನುಗುಣವಾದ ಪುದ್ಧಲದ್ರವ್ಯವನ್ನು ಸ್ವೀಕರಿಸುವುದು ; 
ಕರ್ಮಸಂಬಂಧವೆಂಬ ಬಂಧದಲ್ಲಿ ಒಂದು : ಮೂಲಪ್ರಕೃತಿಗಳೆಂಟುಮಂ 
ಬಾದರಸ್ವರೂಪದಿಂ ನೂಣ ನಾಲ್ವತ್ತೆಂಟು ವಿಕಲ್ಪಮಾದುತ್ತರಪ್ರ ಕೃತಿಗಳು 
ಮನೊಳಕೊಂಡನಂಬಂಧಿಸುವ ಬಂಧಂ ಪ್ರಕೃತಿಬಂಧಮೆಂಬುದಕ್ಕುಂ 
(ಸುಳುಮಾ- 6-೨೭ ರ); ಕರ್ಮುಸೇಬಂಧವೆಂಬ ಬಂಧವು ಪ್ರಕೃತಿ, ಸ್ಥಿತಿ, 
ಅನುಭಾಗ, ಪ್ರದೇಶವೆಂದು ನಾಲ್ಕುವಿಧ. ಕರ್ಮಾಣುಗಳ ಸ್ವಭಾವದಿಂದ 
ಉಂಟಾಗುವ ಬಂಧೆವು ಪ್ರಕೃತಿಬಂಧ (ಹೀರಸಾ- 6೯). [ಸೆಂ.] 


ಪ್ರಕೃತಿಭಾವ (ನಾ). ೧. ಯಾವುದಾದರೊಂದು ವಸ್ತಾವಿನ ಸ್ವಾಭಾವಿಕ 


ಸ್ಥಿತಿ. ಸ್ವರೂಪ : ಲಿಂಗದೇಹಿಯ ಅಂಗದಲ್ಲಿ ತೋಜುವ ತೋಟಕೆ 
ಬೇಆಕೊಂದು ಪ್ರಕೃತಿಭಾವದಲ್ಲಿ ಕಂಡರೆ ಲಂಗದಂಗವಾದುದಕ್ಕೆ ಅದೆ 
ದೊರ (ಶಸಿಗೋ- 02-96) ವಿ. [ವಾ ಕ] ಸ್ನರಕ್ಕೆ ಸ್ಮರ ಪರವಾದ 

ಕತ ದಂ ಕ "ಜಯ 
ಸಂದರ್ಭವಿದ್ದು ಸಂಧಿಯಾಗದೆ ಇರುವುದು : ಸ್ವರಕ್ಕೆ ಸ್ವರ 
ಪರವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ. ಇದಕ್ಕೆ ಪ್ರಕೃತಿಭಾವ 
ವೆಂದು ಹೆಸರು (£6೩: ೯). [ಸಂ.) 


ಪ್ರಕೃತಿಶಾಸ್ತ್ರ (ನಾ)- ಪ್ರಕೃತಿಯ ರಹಸ್ಕ, ನಿಯಮ ಮೊದಲಾದುವು 


ಗಳನ್ನ ನಿರೂಪಿಸುವ ಶಾಸ್ತ್ರ ; ಭೌತಿಕಶಾಸ್ತ್ರ : ಪ್ರಕೃತಿಶಾಸ್ತ್ರವೆಂದರೆ 
ಕೇವಲ ಯಂತ್ರಾತ್ಮಕವಾದ ಪ್ರಕೃತಿನಿಯಮಜ್ಞಾನವಲ್ಲ (ಯಳ್ಳಾರೆ- ೩% 
ರಳ). [ಸೆಂ.7 


ಪ್ರಕೃತಿಸೌಂದರ್ಯ (ನಾ). ನಿಸರ್ಗದ ಚೆಲುವು: ನೈಸರ್ಗಿಕ ಸೌಂದರ್ಯ: 


ರೊಮ್ಯಾಂಟಿಕ್‌ ಕಎಗಳೇ ಪ್ರಕೃತಿಸೌಂದರ್ಯವನ್ನನುಭವಿಸುವ ಭಾವುಕ 
ಶಕ್ತ್ರಿಯ ಮಹತ್ವವನ್ನು ತೋರಿಸಿಕೊಟ್ಟರು (ನುಳ್ಳಾಕೆ ೩೨ ಶೀಕಳೆ). 
[ಸಂ.] 


ಪ್ರಕೃತಿಸ್ಥ 


ಪ್ರಕೃತಿಸ್ಥ (ನಾ). ಮೊದಲಿನ ಪರಿಸ್ಥಿತಿಗೆ ಹೊಂದಿಕೊಂಡಿರುವಂಥದು : 
ಒಂದು ಪಕ್ಷದ ಸರ್ವಾಧಿಕಾರದಿಂದ ಜನತೆ ಪ್ರಕೃ ಶಿಸ್ಥವಾಗಿರಲು ಆಗಲಾರದು 
(ಏ೦೦ರ. 7. 000). [ಿಸಂ. 

ಪ್ರಕೃತಿಸ್ವರ (ನಾ). ೧. [ವ್ಮಾಕ] ಶಬ್ದದ ಮೂಲರೂಪಕ್ಕೆ ಸಂಬಂಧಿಸಿದ 
ಅಂತ್ಯದ ಸ್ವರಾಕ್ಷರ : ಸ್ವರಮಿದಿರೊಳಿರೆ ಎಭಕ್ತಿಸ್ವರಕಂ ಪ್ರಕೃತಿಸ್ವರಕ್ಕ 
ಮಕನ್ಕಿಂ ಲೋಪಂ (ಕಮದ. ೩೨). ೨. ಅ, ಇ, ಉ. ಎ ಎಂಬ ಹ್ರಸ್ವ 
ಸ್ವರಗಳು : ಕ್ರಿ. ಶ. ೧೬೫೦ರಲ್ಲಿದ್ದ ಸಿದ್ಧನಂಜೇಶನೆಂಬ ವೀರಶೈವಕವ 

. - ಹ್ರಸ್ವಸ್ವರಗಳನ್ನು “ಪ್ರಕೃತಿಸ್ವರ”ಗಳೆಂದೂ. ದೀರ್ಥಸ್ವರಗಳನ್ನು 
"ವೀೃತಿಸ್ವರ”ಗಳೆಂದೂ ಹೆಸರಿಸಿದ್ದನೆ (ಸಂಕೋರ. ೦೬). ೩. [ಸಂಗೀತ] 
ಸಪ್ತಸ್ವರಗಳಲ್ಲಿ ಯಾವ ಧ್ವನಿಭೇದವನ್ನೂ ಹೊಂದದೆ ಇರುವ 
ಷಡ್ಡ ಮತ್ತು ಪಂಚೆಮ : ಷಡ್ಜ ಮತ್ತು ಪಂಚಮಗಳು ಯಾವಾಗಲೂ 
ನಿರ್ದಿಷ್ಟ ಶ್ರುಶಿಗಳನ್ನೇ ಪಡೆದು ಮತ್ತಾವ ಧ್ವನಿಭೇದವನ್ನೂ ಹೊಂದದೆ 
ಇರುವುದರಿಂದ ಇವೆರಡೂ ಪ್ರಕೃಶಿಸ್ವರಗಳೆನಿಸಿಕೊಂಡಿವೆ (ಸಂಗೀರಂ. ೦೩). 
[ಸಂ.] 

ಪ್ರಕೃಷ್ಟ (ಗಂ). ೧. ಹೆಚ್ಚಾಗಿ ಎಳೆದ, ಸೆಳೆದ. ೨. ದೀರ್ಫವಾದ ; 
ನೀಳವಾದ. ೩. ಶ್ರೇಷ್ಠವಾದ ; ಉತ್ಕೃಷ್ಟವಾದ : ಸಕಲಸುಹ್ಮ 
ದ್ವರ್ಗಂಬೆರಸನುಭವಿಸುಗೆ ದುರ್ಗಂ ವರ್ಗತ್ರಯಪ್ರಕೃಷ್ಣೋದಯಮಂ 

೪. ಪ್ರಧಾನವಾದ ; ಮುಖ್ಯವಾದ. ೫. 
ಹೆಚ್ಚಾದ; ಅಧಿಕವಾದ : ಅಪಾಕೃತಪ್ರಕೃಷ್ಟಾಷ್ಟಲೋಕಪಾುಲಪರಿಪಾಲಿತ 
ಸಾಹಸನುಂ . , . ಅಪ್ಪ ಸ್ತಿಮಿತಸಾಗರಮಹೀವಲ್ಲಭಂ೦ಗೆ (ಕಾಂತಿತು. ೦-೬೦ ವ). 
೬. ಬಲವಾದ ; ಶಕ್ತಿಯುತವಾದ. (ನು). ೩. ಶ್ರೇಷ್ಠವಾದುದು ; 
ಉತ್ಕೃಷ್ಟವಾದುದು : ಅಪ್ರಿಯವಾದದ್ದನ್ನು ತಪ್ಪಿಸಿಕೊಂಡು ಹೋದರೆ 
ನಡೆಯುವುದಿಲ್ಲ ; ಅದನ್ನು ತಳ್ಳಿ ಹೋಗುವುದೇ ಪ್ರಕೃಷ್ಟವಾದ ದಾರಿ 
(5೦ರ. 11, ೦೩೩). ೮. ಮುಖ್ಯವಾದುದು : ಪ್ರಕೃತಿ ಶಬ್ದಕ್ಕೆ ಅರ್ಥ 
ಪ್ರಕೃಷ್ಟವಾದ ಕೃತಿಯೆಂದು (ಕಾಕದ. ೦೦೫) - [ಸಂ.] 

ಪ್ರಕೋಪ (ನಂ). ೧. ಕೋಪಾಟೋಪ ; ರೋಷಾವೇಶ : ರಾಹು 
ತಾಂ ದಿನಕರನಂ ಪ್ರತಾಪಭರನಂ ಎಳಸತ್ಕರನಂ ಪ್ರಕೋಪದುರ್ವಿನೊಳೆ 
ನುಂಗುವಂ (ಸು. ೩೨-೪) ; ಕಣ್ಣೀರ ಪರ್ವೊನಲಿಂ ನಂದಿಸಿದಳ್ಳ ಕೋಪ 
ಶಿಖಿಯಂ ಪಾಯ್ದುಪ್ಪಿದಳ್ನೆಲ್ಲನಂ (ಉಕೇ. 90-0೩8). ೨. [ವೈದ್ಯಶಾ] 
ಆಧಿಕ್ಕ ; ಅತಿರೇಕ : ವಾತಾದಿಗಳಿಗೆ ಸಂಚ ಮವೂ ಪ್ರಕೋಪವೂ 
ಶಾಂತಿಯೂ ಇರುವುವು (ಸಳನ್ನಿ  ೦೫)- [xo.] 

ಪ್ರಕೋಪಿಸು (ಕ್ರಿ). ೧. ಹೆಚ್ಚಿಸು ; ಉತ್ತೇಜಿಸು ; ಅಧಿಕಗೊಳಿಸು : 
ಅವನೆ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದ ಅವನ ಆಸೆಯನ್ನು ಪ್ರಕೋಪಿಸು 
ಶ್ತಿದ್ದ ವ್ಯಕ್ತಿಯೆಂದರೆ ಶಾಂತಾಳೊಬ್ಬಳೇ (ಕ್ರಠತಿತ- 6೩). ೨. (ವೆ ದಶಾ] 
ಹೆಚ್ಚಾಗು ; ಉಲ್ಬಣವಾಗು : ಪ್ರಕೋಪಿಸಿದ ವಾತಾದಿ ದೋಷಗಳಿಂದ 
: * * ಮೂಲವ್ಯಾಧಿ ಮೂರು ಪ್ರಕಾರವಾಗಿ ಅಪಾನದ್ವಾರದ ಮೂರು 
ನರಗಳ ಮೂಲದಲ್ಲಿ ಉಣಿಸಿಕೊಂಬುದು (ಸಳವ. ೨6೭) - 

[ಪ್ರಕೋಪ----ಇಸ್ಕು) 

ಪ್ರಕೋಷ್ಮ (ನಾ), ೧. ಮೊಳಕೈಯಿಂದ ವಂಣಿಕಟ್ಟಿನ ವರೆಗಿನ ಭಾಗ: 
ನ ಪ್ರಕೋಷ್ಮಮೆಂಬಂದೂ ಮಂಂಗೆಯ* ” (ಹಾಯ. 6೮-೩೭೪) ; 
ವೃತ್ತಘನಪ್ರಕೋಷ್ಠಯುಗಳಂ ಮೇಲಾದ ಮಾಣಿಕ್ಯಕಂಕಣದಿಂ . . 
ಅಲಂಕೃತನಾಗಿಯುಂ (ಕಾಂತಿಕ್ರು. ೦೦-೩6) : ಸರಸೀರುಹನಾಳಮನಾವರಿಸಿದ 
ಶೈವಾಲಮೆನೆ ಹರಿದ್ರತ್ನಮಯಸ್ಸುರಿತಕಟಕಂ ಪ್ರಕೋಷ್ಮದೊಳರುಣಾಧರೆ 
ತೊಳಗಿ ಬೆಳಗ೦ರ್ಪುದಿದೇನೋ (ತೆಂದ್ರಫಿ: ೩-೩೬). ೨. ನಾಲ್ಕು 
ಪಕ್ಕಗಳಲ್ಲಿಯೂ ಕಬ್ಬಡಗಳಿಂದ ಸಂತ್ತುವರಿದ ಅಂಗಳ; 
ಹಜಾರ ; ತೊಟ್ಟೆ : “ ಕಕ್ಷಂತರಂ, ಪ್ರಕೋಷ್ಮಂ__ಈ ೨ ನೆಲೆ” 


15 


(ಕಂಠತಂ. ೩೦೦-೨೫)- 


20 


95 


೬೦೨೦ 


ಪ್ರಕ್ಷಾಲನಂಗೆಯ್‌ 


(ಹರಾಯು. ೩೦-೧೪೪) ; “ ಕಕ್ಷೂಂತರಂ ಪ್ರಕೋಷ್ಮಂ ಮನೆಯ ನಿಲುವದು ” 
(ಮೆಂಗರಾ- ೬೦-೧೪), [ಸಂ-3 

ಪ್ರಕ್ರಮ (ನಾ). ೧. ಮುಂದೆ ಹೆಜ್ಜೆಯಿಡುವುದು ; ಮುಂದಕ್ಕೆ 
ಹೋಗಂವಿಕೆ. ೨. ಹೆಜ್ಜೆ. ೩. ಒಂದು ಹೆಜ್ಜೆಯಷ್ಟು ದೂರ; 
ದಾಪು. ೪. (ಕಾರ್ಯದ) ಪ್ರಾರಂಭ ; ಉಪಕ್ರಮ : "ಪುಕ್ರಮಃ. 
ಉಪಕ್ರಮ - ೨ ಕೆಲಸಕ್ಕೆ ಮೊದಲುಮಾಡುವಿಕೆ "  (ಸಿ೦ಂತಿ- ೩೬): 
ಜನ್ಮೋತ್ಸವಪ್ರೇ)ಮುಮೆಂದಾನುದನೃತ್ಕಪ್ರಮದಮನಧಿಕಂ ಮಾಡಿ (ಆಂಘು- 
ಆಮಿತಗ:ಣವರ್ಣನಪ್ರಕ್ರಮಕ್ಕೆ ಸಲೆ ನಾಣ್ಣಿ ತಲೆಯನೆಅಗಿದ 
ಸುಜನೋತ್ತಮರಂತೆ ಭರದಿನೆಅಗಿದುವಮೇಯಪರಿಪಕ್ವ ಗಂಧಶಾಲಿವನಂ 
ಗಳ್‌ (ಕಾಂಕಿಪು. ೧-೩೯). ೫. ವಿಧಾನ; ಕ್ರಮ: ರೀತಿ: ಪುರಾಣ 
ಗಳಿಗೆ ಯಾವೊಂದು ತರ್ಕಪ್ರತಿಷ್ಠಿತವಾದ ದುರ್ಶನಿಕಪ್ರಕ್ರ ಮದೊಡನಾಗಲಿ 
ಅಥವಾ ಯಾವೊಂದು ಪಾಂಥಿಕಧರ್ಮದೊಡನಾಗಲಿ ತಾದಾತ್ಮ್ಮವಿಲ್ಲ 
(ತತ್ಮಪ್ರಾ. ೦೨೧)- [ಸಂ.7 

ಪ್ರಕ್ರಯ (ನಾ). ಬೆಲೆ : “ಪ್ರಕ್ರಯಃ, ಕ್ಲಿಪ್ತಕಃ__ಈ ೨ ಬೆಲೆ” (ಹಗಡು- 
೯೪-9೧೪): [ಸಂ.7 

ಪ್ರಕ್ರಿಯೆ (ನಾ). ೧. ಪ್ರಕಾರ; ವಿಧಾನ; ರೀತಿ: ಇದುವರೆಗೆ 
ತೋರಿಸಲಾದ “ಧ್ವನಿ' ಮತ್ತು “ಗುಣೀಭೂತವ್ಮಂಗ್ಯ' ಇವುಗಳ ಪ್ರಕ್ರಿಯೆಗೆ 
ಇನ್ನೂ ಒಂದು ಫಲವಿದೆ (ರೃನ್ಮಾರೋ.- ೨೩೪)- ವಿ. ಕಾರ್ಯವಿಧಾನ : 
ಎಧಿದ್ವಾರಾ ಏರ್ಪಟ್ಟಿರತಕ್ಕ ಪ್ರಕ್ರಿಯೆಯನ್ನು ಬಿಟ್ಟು ಮತ್ತಾವ ರೀತಿ 
ಯಲ್ಲಿಯೂ ಯಾವನೊಬ್ಬನಿಗೂ ಪ್ರಾಣಹಾನಿಯಾಗುವಂತೆ ಅಥವಾ 
ದೈಹಿಕಸ್ವಾಧಿ:ನತೆಯಿಲ್ಲದಂತೆ ಮಾಡತಕ್ಕುದಲ್ಲ (ಕಾರಾನ- ೦೨): ೩. 
ಬದಲಾವಣೆ ; ಪರಿವರ್ತನೆ : ಏಕಕಾಲಿಕವಾಗಿ ಒಂದೇ ರೀತಿ ಪ್ರಕ್ರಿಯೆ 


೭-೦೨೭) ; 


ಯನ್ನು ತೋರಿಸುವ ಮನಸ್ಸುಗಳಿಗೆ ಏನೆನ್ನಬೇರುಂ? (ರೂರಸೆ- ೫೭)- 
೪, ಶಾಸ್ತ್ರೋಕ್ತವಾದ ಕರ್ಮಾಚರಣೆ ; ವಿಧಿ: ಸಾಂಖ್ಯಶಾಸ್ತ್ಯದ ಕೆಲವು 
ಪ್ರಕ್ರಿಯೆಗಳು ವೇದಗಳಲ್ಲಿ ದೃಗ್ಗೋಚರಿಸುವುದರಿಂದ ಅದು ಸಿದ್ಧ 
ವಾಗುತ್ತದೆ . (ಕಾಕರ. ೦೨೩)- ೫. ಉನ್ನತಸ್ಥಾನ : “ಪ್ರಕ್ರಿಯಾ, 


ಅಧಿಕಾರಃ - ೨ ಅಧಿಕಾರದ ಹೆಸರು. ನಿರ್ವಹಿಸತಕ್ಕ ಕೆಲಸಕ್ಕೂ ಪ್ರಜೆಗಳ 
ಕಾರ್ಯನಿವಾಣಹಕ್ಕೂ ಅಧಿಕುರನಿರ್ವಾಹಕ್ಕೂ ಹೆಸರು” (ಸಿರ್ಕಾಂತಿ. ೨೪೪). 
೬. ಪುಸ್ತಕದ ಒಂದಂ ಪರಿಚ್ಛೇದ - ೭. ಹಕ್ಕು : ಸ್ವಾಮ್ಯ. 
೮. ಸೌಕರ್ಯ. ೯. (ವ್ಯಾಕ] ಶಬ್ದನಿಷ್ಟತ್ತಿಯಲ್ಲಿ ನಡೆಯುವ 
ಶಾಸ್ತ್ರೋಕ್ತವಾದ ಕ್ರಮ: ಕೊಂದಂ, ಬೆಂದಂ ಎಂಬ ಕ್ರಿಯಾಪದಗಳ 
ಪ್ರಕ್ರಿಯೆಯನ್ನು ಬರೆಯಿರಿ (ಕೂಂ). [ಸಂ. ಪ್ರಕ್ರಿಯಾ) 

ಪ್ರಕ್ವಾಣ (ನಾ). ವೀಣೆಯ ಧ್ವನಿ: “ಪ್ರಕ್ವಾಣಃ, ಪ್ರಕ್ವಣಃ, ಅನುಕ್ವಣಃ 
ಇತ್ಯಾದಿಗಳು ವೀಣೆಯ ಧ್ವನಿಗೆ ಹೆಸರುಗಳು” (ಸಿರ್ಕಾಂತಿ. ೩೬)- ([ಸಂ.] 
ಪ್ರಕ್ಷಾಲನ, ಪ್ರಕ್ಷಾಳನ (ನಾ). ೧. ನೀರಿನಿಂದ ತೊಳೆಯುವುದು, 
ಶುದ್ಧಿಗೊಳಿಸುವುದು : ಉಚ್ಚಾಸನಮಂ ಕೊಟ್ಟು ಪ್ರಾಸುಕೋದಕಂಗಳಿಂ 
ಪಾದಪ್ರ ಕ್ಷಾಲನಂಗೆಯನ್ಹಿ (ಕಸಾಕ. ೬೦೦). ೨. ಚೊಕ್ಕಟಗೊಳಿಸುವುದು: 
ಶುದ್ಧಮಾಡುವುದು. ೩. ಸ್ನಾನಮಾಡುವುದು. ೪. ತೊಳೆಯಲು 
ಉಪಯೋಗಿಸುವ ನೀರು. ಪ್ರಕ್ಷಾಳನ : ೧. ಅಂತು ನೃಪಶಿ ವ್ಯಗ್ರ 
ನಾಗಿ ಮುಖಪ್ರಕ್ಷಾಳನಾರ್ಥಂ ಪೇರಡವಿಯೊಳಂಜಳಿಯಿಂಂ ಜಲಮಂ ತಂದು 
(ಇಾರಂಪೂ. ೭೦೧) ; ಕೆಳಗಿಳಿದು. ತಣ್ಣನೆಯ ನೀರಿನಲ್ಲಿ ಮುಖಪ್ರ ಕ್ಷಾಳನ, 
ಪಾದಪ್ರಕ್ಷಾಳನಗಳನ್ನು ಮಾಡಿ (ಕಾಂತಲಾ. ೨೪೬). " ಪ್ರಕ್ಷೂಲನಂಗೆಯ್‌ 
ಪರಾ. [ಸಂ. ] 

ಪ್ರಕ್ಷಾಲನಂಗೆಯ್‌, ಪ್ರಕ್ಷೂಳನಂಗೆಯ್‌ (ಕ್ರಿ). ನೀರಿನಿಂದ ತೊಳೆ... 
ಶುದ್ಧಿಗೊಳಿಸು : ಸ್ತುತಿಸುತಂ ಸಾಷ್ಟಾಂಗದಲಿ ನಮಿಸುತ ಗುರುಶ್ರೀ 
ಚರಣಯುಗಮಂ ರತಿ ಮಿಗಲ್‌ ಪ್ರಕ್ಷಾಲನಂಗೆಯ>ಿ (2ಿಸಫು- av-s)- 


ಪ್ರಕ್ಷಾಲಿತ 


ಪ್ರಕ್ಷಾಳನಂಗೆರ್ಯ : ಇದಿರ್ಗೊಂಡುದ್ದದೊಳೆ:ಅಲಿಕ್ಕಿ ಚರಣಪ್ಪ ಕ್ಷುಳನಂ 

ಗೆಯ ಸನ್ಮುದದಿಂದರ್ಚಿಸಿ ಭಕ್ತಿಯಿಂದೆ' ಪೊಡೆವಟ್ಟಾಗಳ್‌ (ಸುಳುಮಾ. 

ಮುದದೊಳೆದ್ದು ಶರೀರಧರ್ಮಮಂ ಚರಿಸಿ ಕರಪದಮುಖ 
ಪ್ರಕ್ಷೂಳನಂಗೆಯ್ದು (ಶಶಕಾ. ೪-೩೯). [ಪುಕಾಲನ ೬ ಕೆಯ್‌,] 

ಪ್ರಕ್ಷಾಲಿತ, ಪ್ರಕ್ಷೂಳಿತ (ಗು). ೧. ನೀರಿನಿಂದ ತೊಳಿದ,-ಶುದ್ಧಿ 
ಗೊಳಿಸಿದ : ಆ ಮುರುದೇವಿಮಹಾದೇವಿ ಚತುರ್ಥಸ್ನಾನದೊಳ್‌ 
ಕಲ್ಪದ್ರು ವದುಕೂಲವಸನೆಯುಮಾರ್ಜಿತ ದಶನಮಯೂಖಜಲಪ್ರಕ್ಷಾಲಿ 
[ಕಾಕಾಂ. ೪]ತ ದಶನವಸನೆಯಂಂ . . . ಆಗಿ (6ಂಘ್ರ- ೬-೨೬ ವ). (ನಾ). 
೨. ನೀರಿನಿಂದ ತೊಳೆದುದು, -ಶುದ್ಧಿಗೊಳಿಸಿದುದು. ಪ್ರಕ್ಷಾಳಿತ : 
೨. “ನಿರ್ನಿಕ್ತಂ, ಪ್ರಕ್ಷಾಳಿತಂ, ಧೌತಂ..ಈ ೩ ತೊಳೆಯಲ್ಪಟ್ಟುದು?” 
(ಹರಾಯು. ೬6-೨೫9). ೩. ತೊಳೆದುಬಿಡುವಿಕೆ ; ತಳ್ಳಿಹಾಕುವಿಕೆ ; 
ಕೊಚ್ಚಿಸಿ ಬಿಡುವಿಕೆ : ಮಜಿ್‌್‌ದೀ ಕಂಲಕ್ರಮುಮನಾನಿಂಶಿರ್ದು ಸನ್ಮಾರ್ಗ 
ಪದ್ಮ ಶಿಯಂ ಹಾಸ್ಕರಸಪ್ರವಃಹಭರದಿಂ ಪ್ರಕ್ಷಾಳಿತಂ ಮಾಬಟ್‌್‌ನೇ 
(ಶಂರಾನಹಿ, ೬-೪೧): [ಸಂ.] 

ಪ್ರಕ್ಷಾಲಿಸು, ಪ್ರಕ್ಷಾಳಿಸು (ಕ್ರಿ). ೧. ನೀರಿನಿಂದ ತೊಳೆ,-ಶುದ್ಧಿ ಗೊಳಿಸಂ: 
ಸೂಕ್ಷ್ಮಪರಮಾರ್ಥತತ್ವಭಾವನಾಜಲದಿಂ ಪ್ರಕ್ಷಾಲಿಸಿ ಕಟ್ಟಿದ ಸೆರೆಯೊಳು 
ನಸುಗೆಂಪಿನಂತೆ (ಉಸ್ತಟೀ. ೦೦೫-೪) ; ಆಳಿಯರ್‌ ಗಂಧೋದಕಹೂಜೆಯಿಂದೆ 
ಪ್ರಕ್ಷಾಲಿಸಿದರ ಪದಯುಗವ (ನೋತ. ೨೭-೩೩). ಪ್ರಕ್ಷಾಳಿಸು : ೧. ಭಟಾರರ 
ಕಾಲಂ ಮಹಾದೇವಿ ನೀರ್ವೊಯ್ಕೆ ಅರಸು ತಾನೆ ಪ್ರಕ್ಷಾಳಿಸಿ [ಶಾಕಾಂ. 
ಕರ್ಚಿದ) (ವಡ್ಮಾರಾ. ೭5-೯) ; ಪುಣ್ಯಜಲದಿಂ ಪ್ರಕ್ಷಾಳಿಸುವಂತೆ ಶಾಂತದೃಷ್ಟಿ 
ಗಳಿಂದೆನ್ನಂ ಮುನ್ನಂ ಕಂಡಜಿಂವನಂತೆ . . . ನೋಡಿ (ಕಾದಂಫೂ- ೨೬೨) ; 
ಜಿನವಬನಿಗಳ್ಲಿ  ಆಹಾರಮಂ ಕುಡುವುದುಂ . . - ಪಾದಯುಗಳೆಮಂ 
ಗುಣುನುರಾಗದಿಂ ತನ್ನೆರಡುತೊಡೆಯ ಮೇಲಿಟ್ಟೊತ್ತುವುದುಂ ಒರಸು 
ವುದುಂ ಪ್ರಕ್ಷೂಳಿಸುವುದುಂ ಮತ್ತಂ ಪೆಅವು ವ್ಯಾಪಾರಂಗಳಂ ವೈಯಾ 
ವೃತ್ಯವೆ:೦ಂಬುದು (ಶಸಾರೆ: ೩೦6) . ವಿ. (ಆಲಂ) ಅವಮಾನ ಮಾಡು: 
ಹೀನುಯಗೊಳಿಸು : ಅವರ ಹತ್ತಿರ ಹೋದರೆ ಚೆನ್ನಾಗಿ ಪ್ರಕ್ಷಾಳಿಸಿ 
ಕಳುಹಿಸುತ್ತಾರೆ (ಕೂ). [ಪ್ರಕ್ಷೂಲನ + - ಇಸ್ಕು] 

ಪ್ರಕ್ಷಾಳನ "ಪ್ರಕ್ಷೂಲನ' ನೋ. 

ಪ್ರಕ್ಷಾಳನಂಗೆಯ್‌ "ಪ್ರಕ್ಷಾಲನಂಗೆಯ*' ನೋ. 

ಪ್ರಕ್ಷಾಳನೆ (ನಾ). ೧. - ಪ್ರಕ್ಷಾಲನ ೧. ೨. (ಆಲಂ) ಅವಮಾನ ; 
ಮಾನಹಾನಿ : ಆತ ಆಲ್ಲಿಗೆ ಹೋಗಿ ಚಿನನ್ನಿಗಿ ಪ್ರಕ್ಷೂಳನೆ ಮಾಡಿಸಿಕೊಂಡು 
ಬಂದ (ರೂಢಿ). (ಸೆಂ. ಪ್ರಕ್ಷಾಲನ] 

ಪ್ರಕ್ಷಾಳಿತ "ಪ್ರಕ್ಷಾಲಿಕ' ನೋ. 

ಪ್ರಕ್ಷಾಳಿಸು "ಪ್ರಕ್ಷೂಲಿಸು' ನೋ. 

ಪ್ರಕ್ಷಿಪ್ತ (ಗು). ೧. ಎಸೆದ; ತೂರಿದ. ೨. ಒಳಕ್ಕೆ ಹಾಕಿದ; ಒಳಗೆ 
ಸೇರಿಸಿದ. (ನಾ). ೩. ಗ್ರಂಥದಲ್ಲಿ ಕವಿಯು ಬರೆಯದೆ ಇದ್ದು 
ದನ್ನು ಇತರರು ಅನಂತರ ಸೇರಿಸಿದ ಭಾಗ : ಈ ಕೊನೆಯ ಮಾತು 
ಪ್ರಕ್ಷಿಪ್ತವೆಂದು ಸಿದ್ಧವಾದರೆ ಮಾತು ಬೇರೆ (೪ಸಾತ. ೩೩) ; ಜಯದ್ರಥನು 
ದ್ರೌಪದಿಯನ್ನು ಹೊತ್ತುಕೊಂಡು ಹೋದ ವೃತ್ತಾಂತವೇ ಪ್ರಕ್ಷಿಪ್ತ 


೪-೨೨) ಕ 


(ನಕಥಾ. ೪೧೩). [ಸಂ.7 
ಪ್ರಕ್ಷಿಪ್ತಪಾಠ (ನು). ಪ್ರಕ್ಷಿಪ್ತ ೩: ಗಂಗನ ಪ್ರತಿಗಳಲ್ಲಿ. . - ಸಂಕ್ಷಿಪ್ತ 
ಮತ್ತು ಪ್ರಕ್ಷಿಪ್ತಪಾಠಗಳೆರಡೂ ಎದಿತವಾಗುತ್ತವೆ (ಕುಮಾಸಾಂ. ೯೦0). 


[ಸಂ .7 
ಪ್ರಕ್ಷೀಣ (ಗು). ೧. ತುಂಬ ಕಂಗ್ಲಿದ,. -ಕಡಮೆಯಾದ. ೨. ಸೊರ 
ಗಿದ; ಕೃಶವಾದ. ೩. ನಷ್ಟವಾದ ; ನಾಶವಾದ: ತಮೇವ 
ಪ್ರಾಪ್ತಕ್ಷಯೋಪಶಮಂ ಪ್ರಕ್ಷೀಣಾವರಣಂ ವಾ ಪ್ರಶಿನಿಯತಂ ಪ್ರತ್ಯಕ್ಷ 


೬೦೨೧ 


36 


ಪ್ರಕ್ಷೇಪಿಸು 


ಮೆಂಬೀ ವ್ಯತ್ತತ್ತಿಯಿಂ ಪರಾಯತ್ತಮಲ್ತೆಂಬುದರ್ಥಂ (ತತ್ತ ಶ್ರ. ೩9)- 
[Aಂ-] 

ಪ್ರಕ್ಷುಬ್ಧ (ಗು). ೧. ಆಲ್ಲೋಲಕಲ್ಲೋಲವಾದ ; ಕದಡಿದ: 
ವಿಸ್ತೃತ ವಕ್ಟ್ರ್ಯೋದರಭಾಗಭೂರಿಕಮಠಪ್ರುಕ್ಷುಬ್ಧಕಲ್ಲೋಲಕಲ್ಲಿತಕೋಲಾ 
ಹಲಕಲ್ಪಕಾಲರಭಸಪ್ರಸ್ಪರ್ಧಿಯಂ ವಾರ್ಧಿಯಂ ( ಕಾಹ: ೭೩): 
೨. ನೆಮ್ಮದಿಯಿಲ್ಲದ ; ಶಾಂತಿಯನ್ನು ಕಳೆದುಕೊಂಡ : ಆಕೆಯ 
ಬುದ್ಧಿಯ ಶಕಲವೊಂದು . . . ಆಕೆಯ ಪ್ರಕ್ಷುಬೃಚಿತ್ತಕ್ಕೆ ಸಮಾಧಾನ 
ಹೇಳಿತು (ರಿತಂಣ. 09). ೩. ಗೊಂದಲಗೊಂಡಿರುವ : ದೇಶದಲ್ಲಿ 
ಪ್ರಕ್ಷುಬ್ಧಪರಿಸ್ಥಿ ಶಿಯುಂಟಾದಾಗ ಜನರು ಭೇದಭಾವ ಮರೆತು ಒಂದಾಗ 
ಬೇಕು (ರೂಂ) - [ಸಂ.] 

ಪ್ರಕ್ಷುಭಿತ (ಗು). ೧. ಪ್ರ ಕ್ಷುಬ್ಬ ೧: ನಾನಾಜಲಚರನಿಕರಾಸ್ಟ್ರಾ 
ಳನ  ಪ್ರೋಚ್ಛೆಲತ್ವಚ್ಛದನಚ್ಛನ್ನಚ್ಚಟಾಪ್ರಕ್ಷುಭಿತಲಹರಿಕಾಸ್ಟುರರೌದ್ರಂ 
ಸಮುದ್ರಂ (ಕಾವ್ಶಾಸಾ- ೬೪): ೨. ಪ್ರಕ್ಷುಬ್ಧ ೨: ಶಂಬರನಾಗಸ್ಥಾನಮಂ 
ಪ್ರಕ್ಷುಭಿತ ಬಹುಜನಧ್ವಾನಮಂ ಪೊಕ್ಕಂ . . . ರಿಂಜಹಂಸಂ (ಸುಳುವೂ- 
8-೬೨). [ಸಂ.] 

ಪ್ರಕ್ಷೇಪ (ನಾ). ೧. ಎಸೆಯುವುದು ; ತೂರುವುದು. ೨. ಇಡುವುದು; 
ಇರಿಸುವುದು. ೩. ಮೂಲಗ್ರಂಥದಲ್ಲಿ ಇಲ್ಲದಂದನ್ನು ಹೊಸದಾಗಿ 
ಸೇರಿಸುವಿಕೆ ಮತ್ತು ಹಾಗೆ ಸೇರಿಸಿದ ಅಂಸ : ಇಂತಹ ಪ್ರಕ್ಷೇಪಗಳು 
ಕೆಲವೊಮ್ಮೆ ಸನ್ನಿವೇಶದ ಪ್ರಭಾವವನ್ನು ಹೆಚ್ಚಿಸಿರುವುದೂ ಉಂಟು 

ಕುಮಾರವ್ಮಾಸಭಾರತವು ವ್ಯಾಸಭಾರತವನ್ನು 
ಎಷ್ಟು ಮಟ್ಟಿಗೆ ಅನುಸರಿಸಿದೆ. . . ಎರಡೂ ಭಾರತಗಳಲ್ಲಿ ಅನೇಕ 
ಪ್ರಕ್ಷೇಪಗಳಾಗಿವೆ (1೫ರ. ೨೪೭) [X0-] 

ಪ್ರಕ್ಷೇಪಕ (ನಾ). ೧. ಎಸೆಯುವವನು. ೨. ಇರಿಸುವವನು- 
೩. ಮೂಲಗ್ರಂಥದಲ್ಲಿ ಇಲ್ಲದುದನ್ನು ಹೊಸದಾಗಿ ಸೇರಿಸುವವನಂ: 
ಒಂದು ವೇಳೆ ವಾಸ್ತವವಾಗಿ ಹಾಗುಗದಿದ್ದರೂ 'ಪ್ರಕ್ಷೇಪಕರು ಹಾಗೆ 
ಭಾವಿಸಿಕೊಂಡದ್ದೂ ತಮ್ಮ ಚಪಲವನ್ನು ತೀರಿಸಿಕೊಂಡದ್ದೂ ಸತ್ಯ ! 
(8ಸನ. 711 ಕುನ್ನು). ೪. ದೂರವಾಣಿ ಅಥವಾ ದೂರಲೇಖಕ 
ಸಲಕರಣೆಗಳಲ್ಲಿ ಸಂದ್ದಿಗಳನ್ನು ಬಿತ್ತರಿಸಂವ ಸಾಧನ ; ರೇಡಿಯೋ 
ನಿಸ್ತಂತುತರಂಗಗಳನ್ನೂ ಕಳುಹಿಸುವ ಯಂತ್ರಸಲಕರಣೆ : 
೧೯೩೫ಕ್ಕೆ ಮುಂಚೆ ಬೊಂಬಾಯಿ ಮತ್ತು ಕಲ್ಕತ್ತನಗರಗಳಲ್ಲಿ ೧೫ ಕಿಲೋ 
ವ್ಯಾಟ್‌ ಸಾಮರ್ಥ್ಯದ ಎರಡು ಪ್ರಕ್ಷೇಪಕಗಳು (Transmitters) ಇದ್ದವು 
(ಕಲಿನಾ. ೩೦೨). [ ಸಂ.] 

ಪ್ರಕ್ಷೇಪಕಾರ (ನಾ). ಮೂಲಗ್ರಂಥದಲ್ಲಿ ಮೊದಲು ಇಲ್ಲದ ಅಂಶ 
ವನ್ನು ಹೊಸದಾಗಿ ಸೇರಿಸುವವನು : ಈ ಒಂದು ಪ್ರಸಂಗವನ್ನು ಕುರಿತು 
ಪ್ರಕ್ಷೇ ಪಕಾರರ ಬುದ್ಧಿ ಎಷ್ಟು ವೈವಿಧ್ಯಮಯವಾಗಿ ಕೆಲಸ ಮಾಡಿದೆ (ಶಂಕೀ. 
0೨). [ಸಂ.] | 

ಪ್ರಕ್ಷೇಪಣ (ನಾ). ಸರಿಸುವುದು : ಭೂಪಾಳಂಗವಟಯಿಸಿದುದಾ ಪೂಗೊಳ 
ದೊಳ್ವಿಚಿತ್ರಕಾಂಡಪಟೀಪುಕ್ಷೇಪಣವಿಳಾಸಮಂ ತತ್ಸೋಪಾನೋತ್ತಾನವಣಿ 
ಮಯೂಖವಿತಾನಂ (ಕುಣ್ಣಫ ೬-೦೦೪). [ಸಂ.] 


(ನಪ. ೪11 ಶನ್ನೂಡಿ); 


0|ಪ್ರಕ್ಷೇಪಿತ (ನಾ). ೧. ಎಸೆದುದು ; ಬಿಸಾಡಿದುದು. ೨. ಇಟ್ಟುದು: 


46 


ಇರಿಸಿದಂದು. [ಸಂ.] 
ಪ್ರಕ್ಷೇಪಿಸು (ಕ್ರಿ). ಮೂಲಗ್ರಂಥದಲ್ಲಿ ಇಲ್ಲದುದನ್ನು ಹೊಸದಾಗಿ 
ಸೇರಿಸಂ : ಅರ್ಥಸೌಲಭ್ಯಕ್ಕಾಗಿ ಅರ್ಥವಾಗುವಂತಹ ಪಾಠಾಂತರಗಳನ್ನು 
ಕಲ್ಪಿಸಿ, ಅಲ್ಲಲ್ಲಿ ಮೂಲಧಾಟಿಗೆ ಭಂಗ ಬರದಂತೆ ತಮ್ಮ ಸ್ವಂತರಚನೆ 
ಗಳನ್ನು ಪ್ರಕ್ಷೇಪಿಸಬಿಟ್ಟಿರುವುದೂ  ಉಂಟಂ (೩ನ. 112 ಮುತ್ಮುಡಿ) - 
[ಪ್ರಕ್ಷೇವ + - ಇಸ್ಮು? 


ಪ್ರಕ್ಷೋಭ 


ಪ್ರಕ್ಷೋಭ (ನಾ). ೧. ಅಲ್ಲೋಲಕಲ್ಲೋಲ ; ಪ್ರಕ್ಷುಬ್ಬತೆ: ಅಗುರ್ವ 
ವೆತ್ತುದಂ ತ್ರೈೇಲೋಕ್ಕಕಂಟಕಮೆಂಬಾನೆಯನೇಆ್‌  ಪ್ರಳಯಪ್ರಕ್ಷೋಭ 
ಮಾದಂತೆ ಮುಳಿದು ಬರೆ (ಶಂಕಾಮಾ” ೦೩-೦೩೩ ನ). ೨. ಗೊಂದಲ; 
ತಳಮಳ : ಆಕಾಶಂ ಮೆ:ಗೆ ಕವಿದಪುದು ಗಾಳಿಯೆ ನಂಜಾದುದು ಎಂಬ 
ಸಕಲಪ್ರಕ್ಷೋಭದೊಳ್‌ ವಿಹ್ಮಳರಾಗಿರ್ದ ನಿರಯಜರನೆಯ್ಹಿ (ಕಾಂತಿತ್ರ. 
೭-೪೪ 5) ; ಬನ್ನಿಮಿನ್ನುಮಲಸುವಮೆಂದು ಪುರಪ್ರ [ಕ್ಷೋ]ಭಮಾಗೆ 
ಪುರದೊಳಗೆ ತೊಬಲ್ಹ ಅಸುತತ್ತಿಂ (ಸುಳುನೂ. 0೨-೨೦ ವ). [ಸಂ.] 

ಪ್ರಕ್ಷೋಭಿಸು (ಕ್ರಿ). ಅಲ್ಲೋಲಕಲ್ಲೋಲವುಂಟಾಗಂ ; ಪ್ರಕ್ಷುಬ್ದ 
ಗೊಳ್ಳ: ಬಾಹಾಗದಾಯುಧವಿಕ್ಷೇಪವಿಜೃಂಭಣಭ್ರಮಣದಿಂ ಪ್ರಕ್ಷೋಭಿಸಲ್‌ 
ಯುದ [ಕೇಳಿಧುರೀಣರ್‌ . - ಘೊಯ್ದುರ್‌ ಗದಾದಂಡದಿಂ (೩ಗ- ೯-೭೩). 

[ಪ್ರಕ್ಷೋಭ + - ಇಸ್ಕು) 

ಪ್ರಕ್ಷ್ಯೇಡನ (ನಾ). ೧. ಗದ್ದಲ ; ಗಜಿಬಿಜಿ. ೨. ಕಬ್ಬಿಣದ ಬಾಣ : 

“ಪ್ರಕ್ಷ್ವೇಡನಃ, ನಾರಂಚಃ- ೨ ನಾರಸದ ಹೆಸರುಗಳು” (ಸಿರ್ಕಾಂಕಿ- ೨೬೪). 
[ಸಂ.] 

ಪ್ರಖರ (ಗು). ೧. ಬಹಳ ಬಿಸಿಯಾದ ; ಚುರುಕಾದ. ೨. ತೀಕ್ಷ್ಣ 
ವಾದ ; ಕಟುವಾದ. (ನಾ). ೩. ಬಹಳ ಬಿಸಿಯಾದಂದು; ಚುರು 
ಕಾದಂದು : ಸೂರ್ಯನ ಪ್ರಖರವಾದ ಕಿರಣಗಳು ಒಳಗೆ ತೂರಿಬರದಂತೆ 
ತಕ್ಕ ಪ್ರವನಾಣದ ಕುಜಿನ ಕಿಟಕಿಗಳು . . . ಹಚ್ಚಿರಬೇಕು (ಗ್ರಂಶಾಲ. ೭); 
ಸೂರ್ಯನು ಒಳ್ಳೆ ಪ್ರಖರವಾಗಿ . . . ಬಿಸಿಯಾದ ಕಿರಣಗಳನ್ನು. ಅವನ 
ಮೇಲೆ ಬಿಡುತ್ತಿದ್ದನು (ುಳಿವಾ- 600). ೪. ನಾಯಿ. ೫. ಹೇಸರಗತ್ತೆ. 

[ಸಂ.] 

ಪ್ರಖರತೆ (ನಾ). ೧. ತೀಕ್ಷ್ಣತೆ : ಮಾಯಾದೇವಿಯ ಆ ಭೇದಕಕಣ್ಣು 
ಗಳ ಪ್ರಖರತೆಯನ್ನು ಸಹಿಸಲಾರದಾದಳು (ಕ್ಕುಜಂ. ೪)- ವಿ. ಕಾವು; 
ಬಿಸುಪು: ಅವನ ಆತ್ಮವಿಶ್ವಾಸದಲ್ಲಿ ಒಂದು ಪ್ರಖರತೆಯಿತ್ತು (ಸವಾ. 
೪0೪)- [ಸಂ. ಪ್ರಖರತಾ] | 

ಹ (ನಾ). ಒಂದಂ ಬಗೆಯ ಮರ ; ಕದಂಬವಕ್ಷ : ಷಟ್ಟದೇಷ್ಟ 

- ಪ್ರಖೇಣ . . . ನೀರುಕಡವಾಲ (ಹಸುಹೊ. ಇ೬). [ಸಂ.] 

ಪ್ರಖ್ಶ (ಗು)- ೧. ಕಾಣುವ ; ಸ್ಫುಟವಾದ. ೨. ಹೋಲುವ ; ಸಮಾನ 
ವಾದ : ಪರಮೇಷ್ಮಿಪ್ರ ಖ್ಯ ವಿಪ್ರ ಪ್ರತತಿಗಳಾಳಾಪ್ರ ಖೃಶೂದ್ರಾಳಿಯಿಂ 
ಖೇಚರಕಾಂತಪ್ರಖ್ಯರವ್ಪಾ ವಣಿಜರಿಂ ಇನಜಪ್ರಖ್ಯ ಕೊಯ್ಕಾಳ್ಗಳಿಂ 
* * - ಅರಸಿಯ ಕೆರೆ ಭೂಭಾಗದೊಳ್‌ ಶೋಭಿಸಿಕರ್ನ್ಯಿ೦ (ಮ್ಮ 5ರ. ೦೯೨೮, 

1189). ೩, ಪ್ರಖ್ಯಾತ ; ಶ್ರೇಷ್ಠ: ಇಳಾಪ್ರಖ್ಮಶೂದ್ರಾಳಿಯಿಂ 

ಶೋಭಿಸಿರ್ಕ್ಕು೦ (ಕಕ ೦೪೨6. ೦೦-೪3; 118). (ನಾ). ೪. 

ಸಮಾನವಾದುದು :' “ಸದ್ಮಕ್‌, ಸಮಾಸಂ, ಸದೃಶಂ, ಸದೃಕ್ಷಂ, ಪ್ರಖ್ಯಂ 

ವಾ ೧೧ ಸರಿ” (ಹಂಾಯ3- ೦೦೫-೪). [ಸಂ- ಪ್ರಖ್ಯಾ) 

ಪ್ರಖ್ಯಾತ (ಗು). ೧. ಹೆಸರುವುಸಿಯಾದ ; ಪ್ರಸಿದ್ಧವಾದ : ಪ್ರಖ್ಯಾತ 
ಕವಿಯಾದ ಮುದ್ದಣನ ಬರವಣಿಗೆ ಬಹು ರಮ್ಮ ವಾಗಿದೆ ಕ ವಿ. 
ಮಾನ್ಯತೆಯುಳ್ಳ ; ಅಂಗೀಕೃತವಾದ. (ನಾ). ೩. ಹೆಸರುವಾಸಿ 
ಯಾದಂದು ; ಪ ಸಿದ್ದ ವಾದುದು : ದ ಡಸಾಹಿತ್ಯದಲ್ಲಿ ಉಮಾರವ್ಮಾಸ 
ಭಾರತವು ಪ್ರಖ್ಕಾ ತವಾಗಿದೆ (ರೂಂ) - ಪ್ರಸಿದ್ಧನಾದವನು ; ಕೀರ್ತಿ 
ವಂತ. ೫. ಎಲ್ಲರಿಗೂ ಡು ಸರ್ವವಿದಿತ ; ಬಹಿರಂಗ : 
ಲೆಕ್ಕದಲ್ಲಿ ಲೇಪಿತವಾಹರಿಗೇಕೆ ಅಜಾತನ ಸುದ್ದಿ ಪ್ರಖಪ್ಯಾತದಲ್ಲಿ ನೀತಿಯ 
ಹೇಳಿಹೆನೆಂದು ದೇಶದಲ್ಲಿ ಸುಳಿವವರಿಗೇಕೆ ಪರದೋಷನಾಶನದ ಸುದ್ದಿ 
(ಕೋಮು. 03-99. ೬. [ಕಾವ್ಯಮಾ] ರೂಪಕಗಳಲ್ಲಿನ ವಯೂರಂ 
ಬಗೆಯ ಕಥಾಂಶಗಳಲ್ಲಿ ಒಂದು ; ರಾಮಾಯಣ, ಭಾರತ ಮೊದ 
ಲಾದ ಪ್ರಾಚೀನಗ್ರಂಥಗಳಲ್ಲಿ ನಿರೂಪಿಸಿರುವ ಕಥೆ: ಈ ಮೂರು 


00-98; 


೬೦೨೨ 


20" 


೩6 


40 


46 


[ಪ್ರಗತ (ಗಂ). ೧. ಮುಂದುವರಿದ : 


ಪ್ರಗತಿಪರ 


ಎಧವಾದ ವಸ್ತುವೂ “ಪ್ರಖ್ಯಾತ” ಎಂದರೆ. _ರಾವಕಾಯಣ, ಭಾರತ, 
ಕಥಾಸರಿತ್ಸುಗರ ಮುಂತಾದ ಗ್ರಂಥಗಳಲ್ಲಿ ಬಂದು... ಪ್ರಸಿದ್ಧವಾಗಿರಬಹುದು 


(ಕೈರಿ2- ೨೦೩) ; ನಾಟಕ_ಇದರ ವಸ್ತು ಪ್ರಖ್ಯಾತ (ತಂತಾರಿ, ತೀ)- 
[ಸಂ.] 
ಪ್ರಖ್ಯಾತಿ ಮ! ೧. ಯಶಸ್ಸು; ಕೀರ್ತಿ : ಪ್ರಖ್ಯಾತಿ ಹೊಂದಿ ಅಪಖ್ಯಾತಿ 


ಪಟ್ಟ (ಗಾರ). " ಪ್ರಖ್ಯಾ ತಿವೆಜಂ ' ಪರಾ. ೨ ಹೊಗಳಿಕೆ ; 
೩. ಅರಿವು; ತಿಳಿವಳಿಕೆ. [ಸಂ.] 

ಪ್ರಖ್ಯಾತಿವೆಜು (ಕ್ರಿ)- ಹೆಸರುವಾಸಿಯಾಗು ; ಪ್ರಸಿದ್ಧಿ ಹೊಂದು : 
ಸಂತತಜಿನಸವನೋದ್ಕ ತ್ತಯೋಧಾರೆಯಿಂ ಮಾಡಿ ಕರಂ. ಪ್ರಖ್ಯಾ ತಿವೆತ್ತಂ 
ನೃಪತನಯನನೇಕುಂತವಿದ್ಯಾವಿನೋದಂ (ಕಂರ್ರಶ್ಯ- ೪-6) 

[ ಪ್ರಖ್ಯಾಶಿ + ಪೆಣ್ಮು ] 

ಪ್ರಖ್ಯಾಪನೆ (ನಾ). ಪ್ರಸಿದ್ಧಪಡಿಸುವುದು ; ಎಲ್ಲರಿಗೂ ತಿಳಿಯ 
ಪಡಿಸುವುದು : ಅದನ್ನು ರಾಷ್ಟ್ರಪತಿಯವರು ಪ್ರಖ್ಯಾಪನ ಮಾಡಿದಾಗ, 
ಆದು ಅಂಥ ರಾಜ್ಯಕ್ಷೇತ್ರಕ್ಕೆ ಅನ್ವಯಿಸುವಂಥ ಸಂಸತ್ತಿನ ಒಂದು 
ಅಧಿನಿಯಮದಂತೆಯೇ ಪ್ರಭಾವ ಉಳ್ಳದ್ದಾಗಿ ಇರತಕ್ಕುದು 
(ಕಾರ. ೦೩6). [ಸಂ.7 

ಪ್ರಖ್ಯೆ (ನಾ). ೧. ಗ್ರಹಣಶಕ್ತಿ `: . ಪಂಪನು . . . ಮಹಾವಪ್ರ ತಿಭೆಗೆ 
ಮಾತ್ರ ಸಹಜವಾದ ಪ್ರಖ್ಯೆಮಿಂದ ಕತೆಯನ್ನು ನಡೆಸಿಕೊಂಡು ಹೋಗು 
ತ್ತಾನೆ (ಕತಾತ- ೪೩), ವಿ. ಕೀರ್ತಿ; ಪ್ರಸಿದ್ಧಿ ; ಪ್ರಖ್ಯಾತಿ. 

[ ಸಂ. ಪ್ರಖ್ಯಾ] 
ಪ್ರಗಂಡ (ನಾ). ಮೊಳಕೈಯಿಂದ ಹೆಗಲಿನ ವರೆಗಿನ ತೋಳಿನ ಭಾಗ: 


ಸತಿ. 


“ಪ್ರಗಂಡಃ . .. ಅಸ್ಕೋಪರಿ, ಮೊಳಕೈಗಿಂತಲೂ ಮೇಲೆ ಕಂಕಳವರೆಗೂ 
ಮೇಲುತೋಳಿನ ಪೆಸರು ' (ಸಿರ್ಮಾಂತಿ. ೦೯೨). [ಸಂ.] 
ಪ್ರಗಣಿತ (ಗಂ). ೧. ಎಣಿಸಿದ: ಗುಣಿಸಿದ. ೨. ಗಮನಿಸಿದ: 


ಬಗೆದು ಮೇಣ್‌ ಪರಮಧರ್ಮಮನರ್ಥಿಯಿನನ್ವಯಪ್ರಗ(ಶಿ)ಣಿತಾಭ್ಕು 

ದಯಮೋಕ್ಷಸುಖಾಶ್ರ ಯಹೇತುವಂ ನೆಗಟ್ಸ್‌ (ಕರಿರಾ. ೩-೨೨೩) ; ನಿಗುರ್ವ 

ಚೌಕುಳವೆಂಬ ಶಾರಿರ ಸುಗತಿಯಿಂದನುಬದ್ಧ ಗೂಡಿ ಪ್ರಗಣಿಶಾಳತಿಯೆಸೆಯೆ 

ಸಂಧಿಸೆ ಗಮಕಸಪ್ತಕವು (ಅಸತ್ಯ. ೦೯-೦೦) - (ನಾ). ೩. ಅಶಿಶಯತೆ : 

₹ನ:ಕಾಂಚೇನಿನದಪ್ರಗಣಿತಮಗಲ್ಲ ನಲ್ಲಳ ಜಗನಮಿದೆನ್ನೆರ್ದೆಯನೆಂತು 

ಪೊಕ್ಕಳಿಪುವುದೋ (ಶಂಶಠಾ- Bp [ಸಂ.] 

ಇಂದಿನ ಪ್ರಗತ ದೇಶಗಳು ಬಟ್ಟೆ 
ಯನ್ನೂ ಅರಿಯದ ಕಾಲದಲ್ಲಿ ಭರತಖಂಡವು ಜ್ಞಾನವಿಜ್ಞಾನದ ಶಿಖರದಲ್ಲಿ 
ಇದ್ದಿತು (ಕರ್ನಾಟ, ೩1೪ ಮುನ್ಮುಂ), ೨. ಅಪರೂಪವಾದ ; ವಿರಳ 
ವಾದ : ಲೋಕೋತ್ತರವಾದ : ಸಕಲಜನವಿನುತನಂ . . . ಪ್ರಗತ 
ಎನಣಗಣನನರಿಬಲವಿಘಟನನಂ ಕಂಡನಣುವನಾ ರಾಘವನಂ (ಕವಿರಾ- ೨-೨೮). 
೩. ಹೆಚ್ಚಾಗಿ ಬಳಕೆಯಲ್ಲಿರುವ, -ವ್ಯವಹಾರದಲ್ಲಿರುವ : ಮಧ್ಯ 
ಮೋತ್ತಮಂಪುರುಷಪ್ರಗತಬಹೂಕ್ತಿಯೊಳಿಮುವೆಎಂ ದೊಗೆಆರ್ಕು೦ (ಕಮದ- 
೨೨೪) - [ಸಂ.7 

ಪ್ರಗತಿ (ನಾ). ಏಳಿಗೆ : ಮಂನ್ನಡೆ ; ಪುರೋಭಿವೃದ್ಧಿ : ಇತರೆ ಕಾರ್ಯ 
ಕ್ಷೇತ್ರಗಳಲ್ಲಿಯೂ ದೇಶವು ಪ್ರಗತಿಯನ್ನು ಹೊಂದಿತು (ಮೈವಾಸ್ತು. 30); 
ಅಡಿಗೆಯು ಅನಾಗರಿಕಸ್ಥಿತಿಯಿಂದ ಮನುಷ್ಯನು ಹೊಂದಿದ ಪ್ರಗತಿಯ 
ಸೂಚಿಕೆ (ಅರಸ. 66)- [ಂ.] 

ಪ್ರಗತಿಪಥ (ನಾ). ಏಳಿಗೆಯ ಹಾದಿ ; ಅಭಿವೃದ್ಧಿಯ ಮಾರ್ಗ : 
ಜೀವನ ಹಿಂದಿನದಕ್ಕಿಂತ ನವೀನವೂ ಉತ್ತಮವೂ ಆಗಿ ಪ್ರಗತಿಪಥದಲ್ಲಿ 
ಸಾಗುತ್ತಿದೆ (8ಿಕ್ಚದ. ಎ): [ಸಂ.] 


ಪ್ರಗತಿಪರ (ಗು). ೧. ಏಳಿಗೆಯಲ್ಲಿ ಆಸಕ್ತಿಯುಳ್ಳ 


ಲ 


; ಪ್ರಗತಿಶೀಲ: 


ಪ್ರಗತಿವಾದಿ 


ಅದು ಪ್ರಗತಿಪರ ವಿಚಾರಶೀಲರ ಸಂಘವಾಗಿತ್ತು (40ೋ. 1. 0೩೪) 
(ನಾ). ೨. ಏಳಿಗೆಯಲ್ಲಿ ಆಸಕ್ತಿಯುಳ್ಳವನು : ಬೇ ಪ್ರಗತಿಪರನಾದ 
ವ್ಯಕ್ತಿ. ಪ್ರಕೃತಶತಮಾನದ ಉತ್ತರಾರ್ಧದ ಪ್ರಾರಂಭದಲ್ಲಿ ಪ್ರಚಾರ 
ದಲ್ಲಿದ್ದ ಪ್ರಗತಿಪರಸಂಪ್ರದಾಯ ಅತ್ಮಂತ ಪವಿತ್ರವಾದದ್ದೆಂದು ಅವನು 
ಪರಿಗಣಿಸಿದ್ದನು (ಶ್ರತರು- ೩೬೩) - [ಸಂ.1 

ಪ್ರಗತಿವಾದಿ (ನಾ). (ಹಳೆಯ ಕಂದಾಚಾರಕ್ಕೆ ಶರಣಾಗದೆ) ಯಾವು 
ದಾದರೊಂದು ಕ್ಷೇತ್ರದಲ್ಲಿ ಸುಧಾರಣೆಯನ್ನು ಮಾಡಬೇಕೆಂದು 
ವಾದಿಸುವ ವ್ಯಕ್ತಿ : ನಾನು ಪ್ರಗತಿವಾದಿಯೋ ಅಲ್ಲವೋ ನನಗೆ ಗೊತ್ತಿಲ್ಲ 
(ಫುನರು. ೨3೪) ; ಅಸಿತ್ವರಿತದಲ್ಲಿ ಸುಧಾರಣೆಯನ್ನು ಬಯಸುವ ಪ್ರಗತಿ 
ವಾದಿಗಳನ್ನು ಗುರೂತಿಸಬಹುದು (ಉಕ. ೨೩). [ಸಂ, ಪ್ರಗತಿವಾದಿನ*] 
ಪ್ರಗತಿಶೀಲ (ಗು). ೧. - ಪ್ರಗತಿಪರ ೧ : ಭಾರತದ ಇತರ ಭಾಷೆಗಳಲ್ಲಿ 
ನವ್ಯಕವಿಗಳು ಹಾಗು ಪ್ರಗತಿಶೀಲಪಂಥಗಳವರು ನಡೆಸುಶ್ತಿರುವ ಚಳವಳಿ 
ಗಳನ್ನು ಗಮನಿಸಬೇಕಾದುದು ಅಗತ್ಯ (೪ಂಳೋ- 1, 6೩). (ನಾ). ವಿ. 
ದೀನದಲಿತರನ್ನು ಕುರಿತು ಕೃತಿರಚನೆ ಮಾಡಬೇಕೆಂಬ ತತ್ತ್ವ್ತ್ವವನ್ನ್ನ 
ಅನುಸರಿಸಿ ಬರೆದ ಸಾಹಿತ್ಯ : ಪ್ರಗತಿಶೀಲಲೇಖಕರು ಸಾಹಿತ್ಯಕ್ಕೆ 
ಹೆಚ್ಚಿನ ವಸ್ತುವೈವಿಧ್ಯ, ವಿಸ್ತಾರಗಳನ್ನು ತಂದರು (ಕಠಿಕೋ- ೫1; ೩0೪); 
ಇತರ ಸಾಹಿತಿಗಳ ಸಾಹಿತ್ಯಸೃಷ್ಟಿಯನ್ನು ೧. ಅನುಭಾವಿಸಾಹಿತ್ಯ 
ರಹಸ್ಯವಾದ . . . ೩. ಪ್ರಗತಿಶೀಲ, ೪. ನವ್ಯಕಾವ್ಯ ಅಥವಾ ಪ್ರಯೋಗ 
ವಾದ ಎಂದು ವಎಭಾಗಿಸಬಹುದಾಗಿದೆ «ಕಾಕರ: ಇಲಿ). ೩. ದೀನದಲಿತ 
ರನ್ನು ಕುರಿತು ಕೃತಿರಚನೆ ಮಾಡಬೇಕೆಂದು ಹುಟ್ಟಿ ಕ ಕೊಂಡ ಲೇಖಕರ 
ಬಳಗದ ಸದಸ್ಯ : ಬಡವರು, ಕಾರ್ಮಿಕರು, ಕೂಲಿಕಾರರು.ಮೊದಲಾದ 
ವರ ಬದುಕಿನ ನೋವುನಲಿವುಗಳಿಗೆ ಅಭಿವ್ಯಕ್ತಿ ನೀಡಿ ಪ್ರಗತಿಶೀಲರು 
ಕನ್ನಡಸಾಹಿತ್ಯಕ್ಕೆ ಹೊಸ ಆಯಾಮಗಳನ್ನಿತ್ತರು (ಳರಿಕೋ. XI. ೩೦0). 

[ಸಂ.) 

ಪ್ರಗಲ್ಫ (ಗು). ೧. ಪ್ರ ತಿಭೆಯಿಂದ ಕೂಡಿದ. ೨. ಧೈರ್ಯದಿಂದ 
ಕೂಡಿದ : ಕೆಚ್ಚುಳ್ಳ, ೩. ಚೆನ್ನಗಿ ಬೆಳೆದಿರಂವ: ೪, ಪಾಂಡಿತ್ಯ 
ಪೂರ್ಣವಾದ ; ಪ್ರೌಢವಾದ : ನೃಪನಂ ಜಾಣ್ಣೊಂಡ ನಿಜಪ್ರಗಲ್ಭ 
ವಚನದೆ ನುಡಿದಳ್‌ (*ರಂಉ ೭೬೦). (ನಾ). ೫. ಧೈರ್ಯಶಾಲಿ ಕ 


ಬಟ್ಟ. ಓ. ಪ್ರೌಢ; ಪ್ರವೀಣ; ನಿಪುಣ: “ಪುಗಲೃಃ, 
ಪ್ರೌಢಃಈ ೨ ಪ್ರೌಢಂ” (ಜಲಯ: 49-543) ; ನೆಗಲ್ತರೆ ಪುಣ್ಮಾಹ 
ಸ್ವರಂ.- . ಪುಗವೇಲ್ಮಂ' ಏಎಧಾಸ್ವಪ್ರಗಲೃ್ಭರಂ ತನ್ನ ಚಟ್ಟರಂ 


ಕಳಶಭವಂ (ಶಂಶಕಾ. 3-೬) ; ಬಹುಶ್ರುತನುಂ ಅತಿಪ್ರಗಲೃನುಂ . . - 
ಆಚಾರ್ಯನೆಕ್ಕು೧ (ಅಪು, ೦೦-೨ ನ)- ಪ. ಚುರುಕಾದ ಬುದ್ಧಿಯುಳೆ ಕ 
ವೆನು; ಪ್ರತಿಭಾವಂತ: “ಪ್ರಗಲೃಃ, ಪ್ರತಿಭಾನ್ವಿತಃ-೨ ಆಗಾಗ್ಯೆ 
ಹೊಸಹೊಸದಾಗಿ ಪ್ರಕಾಶಿಸುವ ಪ್ರಜ್ಞೆಯುಳ್ಳವನ ಪೆಸರು” (ಸರ್ಕಾಂತಿ. ೩೨೪) - 
[ಸಂ.3 
ಪ್ರಗಲೃತೆ (ನಾ). ೧. ಧೈರ್ಯ ; ಕೆಚ್ಚು. ೨. ಆಳವಾದ ತಿಳಿವಳಿಕೆ ; 
ಪಾಂಡಿತ್ಯ : “ಪ್ರಶಿಪತ್ತಿ1 , ಪ್ರುಗಲೃತಾ ೨. ಈ ೨ ಅಜಾವುೊದು” 
(ಹರಾಯು - ೦೨೮-೯೪) ; ಪ್ರಗಲೃತೆಯಿನಾಯ್ದವೋಲ್‌ ಬೆಳಗುವೂಗಳಂ 
ಗಾಳಿ ದುಂಬಿಗಳ್‌ ಬಗೆದು ಮೊಲ್ಲೆ ಮಲ್ಲಿಗೆಯ ಮಾಲೆ ಮೆಲ್ಬಿಂಗೆ 
ಪಃಯ್ತೆಗೆತ್ತೆಅಗೆ (6೮. ೦೩-೯೬): ೩. ಪ್ರೌಢಿಮೆ; ನೈಪುಣ್ಯ : 


ಆ ಕೃತಿ ಮುನ್ನಂ ಚೆಲ್ವಿಂಗಾಕರಮೆನಿಸಿರ್ದ ಮತ್ತೆ ಕನ್ನಡಿಸಿತ್ತಿನ್ನೀ 
ಕವಿತೆಯಿಂ ಪ್ರಗಲ ಿತೆಯಾ ಕಾದಂಬರಿಯ ಸೂಬಗದೇನಚ್ಚರಿಯೋ 
(ಇದಂತೂ. ೬), [ಸಂ. ಪ್ರಗಲೃತಾ] 


ಪ್ರಗಲೈ (ನಾ). ೧. ದಿಟ್ಟ ಹೆಂಗಸಂ. ೨. ಪ್ರೌಢವಯಸ್ಸಿನ ಮಹಿಳೆ. 
೩. ಗಯ್ಯಾಳಿ: ಗಟವಾಣಿ. ೪. [ಕಾವ್ಯಮಾ] ಯೌವನದ 


೬೦೨೩ 


ಪ್ರಗ್ರಹ 


ಅನುಭವದ ಪರಿಣಾಮವಾಗಿ ಭಾವಪರವಶತೆಯಂಳ್ಳವಳಂ :.ಅನುರಕ್ತೆ 
ಸರಸತರೆವತಾನಿನಿ ಪರಿಚಿತೆಯಖಳವಿಷಯುನಿಶ್ಚಿತಮತಿ ಕಾಮಿನಿಯೆನಿಸಿದಾಕೆ : 
ಕವಿಕುಮನ ಮತದಿಂ ಪ್ರಗಲೈಯೆನೆ ಪೆಸರ್ವಡೆಗುಂ (ಕೃಂಗಾರೆ-೩-೩೬) : 
ಮತಿಯನುಳ್ಳೆ ವೈಶಿಕಕ್ಕೆ ಗತಿಯೆನಿಸುವ ಮಾತಿನಿಂದೆ ರತಿಗೆ ತಪ್ಪದಂತೆ 
ರಶಿಯನೈದೆ ಬೆಳೆಯಿಪ ಚತುರರಿಚ್ಛಿಗೆಯ್ವ ಠಕ್ಕರತಿಶಯವನೆ ಗೆಲ್ವ ಪಲವು 
ಕೃತಕಮಟವಳೇ ಪ್ರಗಲೈ (8ನನ. 8-03). [ಸೆಂ. ಪ್ರಗಲ್ಕಾ] 


ಪ್ರಗಾಢ (ಗು)- ತೀವ್ರವಾದ : ಗಾಢವಾದ : ಇತರರ ಮೇಲೆ ಕೂಡ 


ಪ್ರಗಾಢ ಪ್ರಭಾವವನ್ನು ಬೀರುವ ದುಷ್ಟಪ್ರವೃತ್ತಿ ನೆಗಡಿಗೆ ಇದೆ 
(ರೇಕಸೈ. ೦೪). [ಸಂ.7 


30[ಪ್ರಗಾಥ (ನಾ). ೧. [ಛಂದ] ಮಿಶ್ರಛಂದಸ್ಸುಗಳಿಂದಾದ ಒಂದು 


30 


ಮೊಂಬುದು” (ಶಣಪಖ: ೦೩೪-೦೯). 


ಬಗೆಯ ವೈದಿಕಛಂದಸ್ಸು : ೮ ಮತ್ತು ೧೨ ಅಕ್ಷರಗಳ ಪಾದಗಳನ್ನು 
ಬೆರಸಿ ನಾಲ್ಕುಪಾದದ ವೃತ್ತವನ್ನು ಏಳರ ವರೆಗೆ ವಿಸ್ತರಿಸಿ ಪ್ರಗಾಥಗಳೆನ್ನು 
ವೈದಿಕಕವಿಗಳು ರಚಿಸಿರುತ್ತಾರೆ (ಕಂತ. 0೦೪) ; ವೈದಿಕಛಂದಸ್ಸಿನಲ್ಲಿ 
ಗಾಯತ್ರಿ, ಅನುಷ್ಟುಭಃ, ತ್ರಿಷ್ಟುಭ್‌, ಜಗತೀ, ಪ್ರಗಾಥ ಹೀಗೆ ಐದು 
ಮುಖ್ಯ ಪ್ರಕಾರಗಳೆಂದು ತೋರುತ್ತದೆ (ಕರೋತಿ. ೩). ೨. ಆಧುನಿಕ 
ಕವಿಗಳು- ರಚಿಸುವ, ಸಾಮಾನವಾಗಿ ದೀರ್ಧಪಾದಗಳಿರುವ. 
ಘನವಾದ ವಸ್ತುವನ್ನು ಕುರಿತು 'ಸಂಭೋಧನಪರವಾದ ಒಂದು 
ಕವಿತೆಯ ಪ್ರಕಾರ : ಇಂಗ್ಲೀಷಿನ ಮುಖಾಂತರ ಕನ್ನೆಡಕಾವ್ಯಕ್ಷೇತ್ರದಲ್ಲಿ 
ಸುಳಿದು ಬಂದ ಛಂದೋರೂಪವಗಳಲ್ಲಿ ಪ್ರಗಾಥವು ಒಂದಂ - - 

ಪ್ರಗಾಥವು ಭಾವಗೀತದ ಒಂದು ಪ್ರಕಾರ (6ಂರೋಪ. ೩೦೬) ; ಕನ್ನಡದಲ್ಲಿ 
ಅನೇಕ ಕವಿಗಳು ಪ್ರಗಾಥಗಳನ್ನು ಬರೆದಿದ್ದಾರೆ (೪04. ೫1» ೩೦೪). 

[ಸಂ. 


ಪ್ರಗೀತ (ಗು). ೧. ಹಾಡಿದ. (ನಾ). ೨. ಹಾಡು: ಗೀತೆ. ೩. 


ಕೊಂಡಾಟಕ್ಕೆ ಪುತ್ರನಾದವನು ; ಪ್ರಸಿದ್ಧ: ವೆ.ನೆಗಾಅರಂ 
ಪ್ರಗೀತರನಿಂಬಾಗಿರೆ ಚೌಪಳಿಗೆಗಳೊಳ್‌ ಕುಳ್ಳಿರಿಸಿದರೊಡನೆಸೆಯೆ ನೆರೆದ 
ಪುರಜನಸಹಿತಂ (ಶಂಕರಾ. ೨-೬೭), ೪. ಹ್ರಸ್ವಸ್ವರವನ್ನೂ ದೀರ್ಥಸ್ವರ 
ದಂತೆ ಹೇಳುವುದು : ಸಾಮಗಾನದಂತೆ ಎಳೆದು ಹೇಳುವುದು “ಪ್ರಗೀತ” 
ವೆನಿಸುವುದು (ತಂಕೋರ.. ೦3೦). [ಸಂ.3 


ಪ್ರಗೀತಿ (ನಂ). ೧. ಪ್ರಶಂಸೆಯ ಉಲ್ಲೇಖ; ಮಿಗೆ ಕನ್ನಡಗಬ್ಬಂಗ 


ಳೊಳಗಣಿತಗುಣಗದ್ಮಪದ್ಮಸವಿ್ಮಿ ಸಿತಮಂ ನಿಗದಿಸುವರ್ಗದ್ಮಕಥಾಪುಗೀತಿ 
ಯಂ ತಚ್ಚಿರಂತನಾಚಾರ್ಯರ್ಕಳ್‌ (ಕರಾ: ೧-೨೮). ವಿ. [ಛಂದ] 
ಸಂಸ್ಕೃತದ ಒಂದು ಬಗೆಯ ಛಂದಸ್ಸು. [ಸಂ.) 


ಪ್ರಗುಣ (ಗು). ೧. ಪ್ರಶಸ್ತವಾದ ಗುಣಗಳಿಂದ ಪರಿಪೂರ್ಣವಾದ: - 


ಶ್ರೇಷ್ಠವಾದ : ಬಗೆದು ಮಾರ್ಗದ್ವಿ ತಯಗತಿಗಳಂ ಪ್ರಗುಣಗೂಣಗಣೊೋ 
ದೆಯರ್ಕಳೆ , . , ಬೆರಸಿ ವೇಟ್ಸ್‌ ರಸವಿಶೇಷದೊಳ್‌ (ವಿರಾ. ೨-೯೮) ; 
ತರವೇಲ*' ಕೇಯೂರಹಾರಪ್ರಗುಣವಂಣಿವಿಭೂಷಾವಿಶೇಷಂಗಳೆಂ (928. 
8೨೭೯೪). ವ. ನೇರವಾಗಿರುವ ; ವಕೃವಲ್ಲದ : “ ಪ್ರಗುಣಮಲಟಿಲಂ 
ರಿಜು ಸಶಲಂ” (ಶಸ್ತುಳೋ . ೦೦೪-೩೮). [ಸಂ:] 


ಪ್ರಗ್ರಹ (ನಾ). ೧. ಬಿಗಿಯಾಗಿ ಹಿಡಿದುಕೊಳ್ಳೂವಿಕೆ. ೨. ತೆಗೆದು 


ಕೊಳ್ಳುವಿಕೆ ; ಸ್ವೀಕರಿಸುವಿಕೆ. ೩. (ಇಂದ್ರಿಯಗಳ) ಹತೋಟಿ ; 
ನಿಗ್ರಹ. ೪. ಹಗ್ಗ ; ರಜ್ಜು: “ಆ ಹಗ್ಗದಲ್ಲಿಯುಂ ಪ್ರಗ್ರಹ 
೫. ಕುದುರೆಯ ಕಡಿವಾಣ : 
ನಾನಾರತ್ನಕೂಟಾಂಶುಜಾಲದಿನಾಶಾವಧುಗಿತ್ತು.  ಚಿತ್ರಪಟಮಂ ಚೈತ್ಯಾ 
ಲಯಂ ಮತ್ತಮಿತ್ತುದು. ಸಪ್ತಾಶ್ವನ ಸಪ್ತಸಪ್ಪಿಗೆ ಸಮಗ್ರ 
ಪ್ರಗ್ರಹಾಶಂಕೆಯಂ (ಶಂರಾಮಾ. ೪-೦೨೯) ೬. ಸೆರೆ ಸಿಕ್ಕವನಂ ; ಬಂದಿ ; 
ಸೆರೆಯಾಳು : “ ಪ್ರಗ್ರಹಃ, ಗ್ರಾಹಕಃ, ವಂದೀ-_ಈ ೩ ಬಂದಿ " 


ಪ್ರಗ್ರಾಹ 


೬. ಸೆರೆಹಿಡಿಯುವಿಕೆ ; ದಸ್ತಗಿರಿ ಮಾಡು 

“ ಗ್ರಾಹಕಂ ಪ್ರಗ್ರಹವೆನಲ್ಬಂದಿವಿಡಿಹವಕ್ಕು ” (ಮುಂಗರಾ, 
೬-೪೦). ೮. ಕಿರಣ ; ಕದಿರು: “ಉಸ್ರಃ . . - ಪ್ರಗ್ರಹಃ. 
ಉಪಧೃತಿಃ . - . ಗೌಃ. .ಈ ೩೨ ರಶ್ಮಿಗಳ ಪೆಸರ್‌ " (ಹಾಯು. 6-೩೪) ; 
“ಪ್ರಗ್ರಹಂ ದೀಖ, FR ಪ್ರದ್ಯೋತಮಾ ರಶ್ಮಿ” (ಹು: 00-4). 
೯. ತೂಕವು ಏರುಪೇರುಗದಿರಲು ತಕ್ಕಡಿಯ ಮಧ್ಯದಲ್ಲಿ 
ಕಟ್ಟಿರುವ ದಾರ: “ಪ್ರಗ್ರಾಹಃ, ಪ್ರಗ್ರಹಃ- ೨ ತ್ರುಸಿನ ದಾರ, ಕರೆದುರೆ 
ಮುಂತಾದುವನ್ನು ಕಟ್ಟುವ ಹಗ್ಗ” (ಸಿರಾ ಲಕಿ. ೪೨೮). ೧೦. ಮುಖಂಡ; 
ನಾಯಕ : ಅಂತು ಪ್ರಥಮನಾಕನಾಯಕ ಪ್ರಗ್ರಹಾಮರರ್‌ ಬಂದು 
ಷೋಡಶತೀರ್ಥಕರಪಾದಪಯೋಜಂಗಳ್ಗವನತಮಣಿಮಕುಟರಾಗಿ ವರಿ 
ಚಾರಕಕೃತ್ಯದೊಳ್‌ ನೆಗಬಿಕಿ (8908ಫು- ೧೦-೯ ವ). ೧ಗಿ. ತೋಳ ; 
'ಭುಜ. ೧೨. ದಯೆ ; ಅನುಗ್ರಹ. ೧೩- ವಿಷ್ಣು. ೧೪. ಚಿನ್ನ. 

[ಸಂ.) 

ಪ್ರಗ್ರಾಹ (ನಾ). ೧. ತೆಗೆದುಕೊಳ್ಳುವುದು. ವಿ. ತಕ್ಕಡಿಯ ಮಧ 
ದಲ್ಲಿರುವ ದಾರ. ೩. ಕುದುರೆಯ ಕಡಿವಾಣ. ೪. ಕುದುರೆಯನ್ನು 
ಕಟ್ಟುವ ಹಗ್ಗ : “ ಪ್ರಗ್ರಾಹಃ, ಪ್ರಗ್ರಹಃ- ೨ ತ್ರಾಸಿನ ದಾರ, ಕುದುರೆ 
ಮುಂತಾದುವನ್ನು £ಟ್ಟುವ ಹಗ್ಗ ” (ಸಿರ್ಕಾಂತಿ. ೪೨9). [ಸಂ.1 

'ಪ್ರಘಟ್ಟ (ನಾ). ೧. ಸಂದರ್ಭ ; ಸನ್ನಿವೇಶ ; ಪ್ರಸಂಗ: ಅನಿತೊಂದು 
ಮಹಾಪ್ರಘಟ್ಟದೊಳಗ್ರ ಪೂಜೆಯಂ ನಾರಾಯಣಂಗೆ ಕೊಟ್ಟು (ಶಂಶಕಾ- 
೬-೬೩ 5). ೨. ಸಂಗಪಿ; ವಿಷಯ: ಕಪಿತ್ವತರುವಂ ನೆಲದೊಳಿಕ್ಕಿ 
ಮಗುಬ್ಲೂ ಬಪ್ಪುದುಮಾ ಪ )ಘಟ್ಟಿಮಂ ಎಶಂಖಭೂಶಿಭೂಪಎಂಳಂ ಕೇಳ್ದು 
(ನರ್ರಮಾ, ೨-೩೩ ವ). (ಸಂ. 

ಪ್ರಘಟ್ಟಕ (ನಾ). ೧. ಎ ಪ್ರಘಟ್ಟ ೧: ಇನಿತೊಂದುಗ್ರರಣಪ್ರಘಟ್ಟಕ 
ದೊಳೀ ಭಾರಾವತಾರಂ ಧರಾಂಗನೆಗೀಯರ್ವರಿನಾದುದಾಯ್ತೂ (ಕಂಠಥಾ, 
0-00); ಚೋಳಿಕರ ಪ್ರಫಟ್ಟಕದಿಂ ಕೆಟ್ಟ ಸಮ್ಮನ್ಮಿಯಿಂ ಪುನರ್ಭೃರಣಂ 
ಮಾಡಿ (ಎಇ. ೩೪: ೬೪-೦೭; 3060) ; ನಲ್ಲಮೊಲ್ಲದೆ ಪೋದೀ ವಿರಹಪ್ರ ಘಟ್ಟಕ 
ದೊಳೀ ನೈಪಥ್ಮಮುಂ ಪಥೈಮೇ (ಕಂಠ್ರಥ್ರ- 6-66). ೨. ವಿಧಿ; ಆಜ್ಞೆ; 
ನಯಮ ೩. ಬೋಧನೆ; ಉಪದೇಶ. [ಸಂ.] | 

ಪ್ರಘಟ್ಟನ (ನಾ). ೧. * ಪ್ರಘಟ್ಟ ೧: ಐವರ" ಮಂತ್ರಿಗಳಂ ಬರಿಸಿ 
ಮೇಘವರ್ಣಂ ಈ ಪ್ರಘಟ್ಟನಕ್ಕೇಗೆಯ್ವಮೆಂದು ಪೇಟ ಮಂತ್ರಿಗಳಿಂತೆಂದರ್‌ 
(ಶೆಂತಕಂ. ೨೦೪-೨) ; ಅಂತು ಮೂವರಂಂ .ಪ್ರೀತಿವಂತಿಕನ್ಮೂಸ್ತಯಂವರ 
ಪ್ರಘಟ್ಟನದೆ ಜಿನರೂಪಮಂ ತಳೆದು (ಕನು. ೨-6 6). ೨. ವಿಧಿ, 
ನಿಯಮ. (ಸಂ.] 

ಪ್ರಘಣ (ನಾ). ೧. ಮನೆಯ ಮುಂದಿನ ಅಂಗಳ ; ಮೊಗಸಾಲೆ : 
“ ಪ್ರಘಣಃ, ಪ್ರಘಾಣಃ , ಅಳಿಂದಕಃ-ಈ ೩ ಮೊಗಸಾಲೆ” (ಹರಾಯು. 
80-0೪೪); ಆ ಪದಿನಾಟುಂ ನಾಟ್ಯಗೃಹದ ಪ್ರಘಣಂಗಳೊಳಿರ್ಕುಂ 
ದೂಪಘಟಂಗಳ್‌ (ಕೂತಿ. ೦೪-೦೪೯). ವಿ. ನೆಲಗಟ್ಟು ; ಅಂತು ನಿಜ 
ಮಂಖ ಪ್ರತಿಬಿಂಬಕದಂಬದಿಂ ಮುರಕತಪ್ರ,ಘಣದೊಳ* ಪದ್ಮಪುಷ್ಟೋಪ 
ಹೂರಮಂ ವಿರಚಿಸಿ (ತಂದ್ರಪು- ೦೦-೦೨೪ ಫ) ; ತಾರಾತತಿ ಮಾರ್ಪೊಳಿಯೆ 
ಮನಂಗೊಳಿವ ತಿಳಿಗೊಳಂಗಳ ತೆಐನಂ ತಳೆದುವು ಬಲಿಗೆದಲ್‌ದ ಎಚಕಿಳ 
ದಲರಿಂ ನೀಲಮಣಿಮಯಪ್ರ ಘಣಂಗಳ* (ಫೃತ್ತಫ್ಞ. 9-೩9). ೩. ಕಬ್ಬಿಣದ 
ಹಾರೆ. ೪. ತಾಮ್ರದ ಪಾತ್ರೆ. [ಸಂ.) 

ಪ್ರಘಾಟ (ನಾ). ಗುಂಪು; ಸಮೂಹ : ಆದಡೆಲೆ ಪವಮಾನಸುತ 
ನೀನಾದರಿಸು ನಡೆ ನೃಪತಿಯನು ನಾ ಕುದುವೆನು ಕೌರವರ `ಸಕಲಬಲ 
ಪ್ರಘಾಟದಲಿ (ಳುಷ್ಮಾಳ. ೦೪-೩೪). (ಆ. `ಔಂ. ಪ್ರಘಟಾ) 

ಪ್ರಘಾಣ (ನಾ) ೧. ಎ ಪ್ರಘಣ ೧: “ಪ್ರಘಣಃ, 


(ಪರಾಯ: 


ವುದು : 


೧೨8-೬೪). 


ಪ್ರಘಾಣಃ, 


೬೦೨೪ 


6 |ಪ್ರಘಾತ (ನಾ.) ೧. ಕಾಳಗ; ಯಂದ್ಧ : “ಸಂಗ್ರಾಮಃ 


16 


40 


«8 


ಪ್ರಚಕ್ರ 


ಅಳಿಂದಕಃ -ಈ ೩ ಮೊಗಸಾಲೆ ” 

ಕವಲು: “ ಪ್ರಫಾಣಃ, 

“ಮರದ ಕವಲು 
[ಸಂ.] 


(ಹಡು. 90-09), ೨. ಮರದ 
ಸೃಂಧಂ__ಈ ೨ ಮರದ ಪಣೆ” (ಹಠಳಪಖ: 
೩೦-೨೪); ಪ್ರಘಾಣಂ ಸ್ಮಂಧಮಕ್ಕುಂ” (ಮಹಖ: 
೩೨-೩೬). 
“ee ಪ್ರಘಾತಃ, 
ಜನ್ಮಂ, ಅಭಿಸಂಪಾತಃ, ಸಮ್ಮರ್ದಃ, ವಿಗ್ರಹಃ ಈ ೩೫ ಕಾಳೆಗಂ” 
(ಶಂಖು. ಟಿ-400)- ೨. ಕೊಲೆ ; ವಧೆ, ೩. ಕಡಿಯಂವುದು; ಛೇದ: 
ಸಮ್ಮಕ್ತ್ವಂ . .. ಸಾಮ್ಯೋರ್ವೀಜಪ್ರಘಾತಂ ರಜನಿಸುರತರುಗಂ 
ಮಹದ್ದ )ಹ್ಮಚರ್ಯಂ (ಕಾತಿಪು- ೬-30) . ೪. ಕೆಡುಕು; ಅಪಾಯ: 
ಜುನಕಿಬಾಯರು ತಮ್ಮ ಸತೀತ್ವವನ್ನು ನಿಧಿಯನ್ನು ಕಾಯುವ ಘಟಸರ್ಪ 
ದಂತೆ ಕಾಯ್ದುಕೊಂಡು ಬಂದಿದ್ದರು. ಈ ಸತೀತ್ವದ ಮೇಲೆ ಪ್ರಘಾತ 
ಬರುವ ಸನ್ನಿವೇಶಗಳು ಸಂಭವಿಸಿದ್ದಿಲ್ಲ ನಿಜ (ಸಮ. 33೭). [ಸೆಂ.] 
ಪ್ರಘೋಷಣ (ನಾ). ದೊಡ್ಡ ಧ್ವನಿ; ಉದ್ಭೋಷಣೆ : ಎನುತಶಿವವಿದ್ಕಾ 
ಗಮದಿ ಸಂಜನಿತ ಸಾನುಭವಪ್ರ ಘೋಷಣವನವರತಮುಂ ಬಸವರಸನರ 
ಮನೆಯೊಳೇಂ ಪೇಳ್ವೆ (ಸತು. ೩೬-೬೯). [ಸಂ.7 
ಪ್ರಚಂಡ (ಗು). ೧. ಬಹಳ ಉಗ್ರವಾದ: ತೀಕ್ಷ್ಣವಾದ. ಪ. ಕ್ರೂರ ' 
ವಾದ ; ಭಯಂಕರವಾದ : ಮತ್ತೇಭವಧಪ್ರ ಚಂಡಯಮದಂಡವದೇಂ 
ಮಾಣ್ಬುದೆ ಪಪೀಲಿಕಾವಧವಿಧಿಯಂ (ಗು. ೨-೩೪). ೩, ಶಕ್ತಿಯುಂತ 
ವಾದ; ಬಲದಿಂದ ಕೂಡಿದ: ಮಹಾಸಾಮನ್ತ ಪ್ರಚಣ್ಮದಣ್ಣ[ನಾ) ಘ 
ಶ್ರೀಮತು ಬಯ್ಸರೊಳ್ಗಣ್ಣರೆಬ್ಬರಸರ್‌ (ಇಇ. ಸಸ. ೨೨-೦೨; 2087) ; 
ಸ£ಳರಾಜ್ಯಕಂಟಕೋತ್ಪಾಟನಪ್ರ ಚಣ್ಣ ದೋರ್ದಣ್ಣನುಂ (ಇಳ. 8-೨-094; 
1958). (ನಾ), ೪. ಭಯಂಕರವಾದುದೂ ;: ಸಂಹವು. ... 
ಪ್ರಚಂಡವಾದ ಗರ್ಜನೆ ಮಾಡುವುದು (ಶುಂವಿಯು: ೪-೨೦6): ಬಹುಶಃ 
ಬಹು ಪ್ರಚಂಡವಾದ ಮತ್ತು ಅಪೂರ್ವವಾದ ಪದ್ಧತಿಯಲ್ಲಿ ನಾನು ಆರಂಭಿ 
ಸಿದ್ದೇನೆಂದು ತೋರುತ್ತದೆ (ಕೇಳಕ್ಕೆ. ೩೪). ೫. ನಿಪುಣ; ಪ್ರ ಗಲ್ಫ | 
ಅಜಂತಾ ಚಿತ್ರಗಳನ್ನು ನಿರ್ಮಿಸಿದ ಕಲಾವಿದರು ಕಲಾಕೌಶಲ್ಯದಲ್ಲಿ ಪ್ರಚಡ 
ರಾಗಿದ್ದರು (ಉಳದ: ೩೨೫)- ಓ. ಪರುಕ್ರಮಿ : ಈ ವಜ್ರಾವರ್ತಕೋದಂಡ 
ಮನವಯವದಿಂದೇಜ್‌ಸಲ್‌ ಸಾಲ್ವ ದೋರ್ದಂಡಾವಷ್ಠಂಭಪ್ರಚಂಡಂ 
ಜನಕಣಜೆಗೆ ವರಂ ಬರ್ಪುದು (ಶಂರಾನಡಿ, ೫-೬೬). ೬. ಅಸಾಮಾನೈನಾದ 
ವನು ; ಅಸಾಧಾರಣ ವ್ಯಕ್ತಿ : ಅವರ ಕಡೆಯ ಮಗ ಬಲು ಪ್ರಚಂಡ, 
ಎಲ್ಲ ತರಗತಿಗಳಲ್ಲೂ ಅವನೇ ಮೊದಲಿಗ (6). ೮, ಒಂದು ನರಕದ 
ಹೆಸರೆ: ಉಗ್ರ ವೃಕಾಸ್ಯ ಗ್ರಾಹ ಕುಂಭಿ ನಕ್ರ ವೆಂಬೈದು ಮಂತ್ರಿ 
ನರಕಂಗಳಿಂದೊಡಗೂಡಿ ಪ ಚಂಡವಕಬರಸುನರಕುಹುದು ಡ್‌್‌ 060) - 
ಪ್ರಚಂಡದಂಡನಾಯಕ- ಒಂದು ಬಿರುದು: ಮಹಾಪ್ರಚಣ್ನದಣ್ಣ 
ನಾಯಕಂ ಶಂಕರಕಿಂಕರಂ ವನಾಮಾದಿ ಸೆಮಸ್ತಪ್ರಶಸ್ತಿಸಹಿತಂ 
ಶ್ರೀಮದ್ಧಣ್ಣನಾಯಕರೀಶ್ವರ ಭಟ್ಟರ್ಗೆ (ಸ930..XX, ೪೬-೨೦; 1072). 
[ಸಂ.] 
ಪ್ರಚಂಡಿ (ನಾ). ಬೆದೆ ಬಂದ ಹಸು, ಆವ “'ಪ್ರ[ಶಾಕಾ- ಅ]ಚಂಡೀ, 
ಸುರತಾ-ಈ ೨ ಬೆದೆಯಾವು'' (ಹಲಾಯು- 93-008) ; “ಪ್ರಚಂಡಿಯೆನೆ 
ಬೆದೆಯಾಕಳೆಂ ದೆನಿಕ್ಶು೦'' (ಮಂಗರಾ. 8೩-೩): [ಸಂ. ಪ್ರಚೆಂಡೀ] 
ಪ್ರಚಂಡೆ (ನಾ). ೧. ಬುದ್ಧಿವಂತೆ ; ನಿಪುಣೆ ; ನೀನು ಬಿಡಮ್ಮ. ಕೆಲವು 
ವಿಷಯಗಳಲ್ಲಿ ಪ್ರಚಂಡೆ (ರೂರ. 6)- ೨. ಮೊಂಡುಸ ್ಯೈಭಾವದವಳಂ : 
ಹಟಮಾರಿ : ಆವರೇನೆಂದೊಡಮೇಗೆಯ್ಕೊ _ಡಮಂಸಿರದಿರಲಾರ್ಪಿರವ್ಪೊ ಡೆ 
ಪೋಗಿಮುಲ್ಲದಾಗಳ* ಪೋಗಲ್ವೆ ೇಡೆಂದೊಡಾ ಪ್ರಚಂಡೆ ಇಂತೆಂದಳ್‌ (ಶಂಠಕಂ. 
೦೫೬-೭) , (ಸಂ. ಪ್ರಚಂಡ) 
ಪ್ರಚಕ್ರ(ನಾ). ೧. ಆಕ್ರಮಣಕ್ಕಾಗಿ ಸೈನ್ಯವು ಪಾಳೆಯದಿಂದ ಹೊರಡಾ 


ಪ್ರಚಯ ೬೦೨೫ 


ವುದು: ““ಪ್ರಚಕ್ರಂ, ಚಲತಾರ್ಥಕಂ-ದಂಡು ಇಉಣ್ಯದ ಸ್ಕಲ ಬಿಟ್ಟು 


ಹೊರಟದ್ದಕ್ಕೆ ಹೆಸರು” (ಸಿರ್ಕಾಂತಿ. su). ಪಿ. ಚೆಲನೆಯಲ್ಲಿರುವ ಸೈನ್ಯ. 
(ಸೆಂ.] 

ಪ್ರಚಯ (ನಾ). ೧. ಒಟ್ಟುಗೂಡಿಸುವಿಕೆ ; ಕಲೆಹಾಕುವಿಕೆ. ೨. 
ಗುಂಪು; ಸಮೂಹ : ಸಕಲವುಧುವ್ರ ತಪ್ರಚಯಮೆಂಬ ಪಿಕಾವಳಿಯೆಂಬ 
ಸದ್ವಚಃಶುಕಕುಳಮೆಂಬ ಮೆಚ್ಚಿಸಿದ ಗಾಯಕ ಸತ್ಮತಿಹಾರವೃತ್ತಪಾಠಕ 
ತತಿಗಿತ್ತ .. . ಜೀವಿತಮಂ ಮದನಂ ಬಸಂತದೆೊಳ್‌ (ಕಾಂಕಿಫು. 
೭-೦೨೪) : ಕೊಳಲ್ಕುಚಿತಮುದಲ್ಲು ( ಲ್ತು 3 ವಿನೇಯಪು ಚಯಕ್ಕುಪಭೋಗ 
ಭೋಗಪರಿಮಿತಗಶಿಯೊಳ್‌ (ನರ್ರುವೂ. ೭-೦೭) ; ಉಮೇಶನ ಮುಂದೆ 
ಮಲುಹಣನೀಕ್ಷಿಸುತ ಕಾಂತಾಕಚಪ್ರಚಯ ಎಂದೆನುತಲಿ (ಂತಫು. 9೨-೩೮). 
೩. ವೃದ್ಧಿ; ಅಭ್ಯುದಯ; ಏಳಿಗೆ: ದಿನಪೇಂದುಪ್ರಚಯಾದ್ರಿಯಿಂದೆ 
* * * ಮೇರೆಯಾಗೆ ತಳೆದಂ ಭೂಚಕ್ರವುಂ ಭೂಭುಜಂ (ಳಾದೂಶೂ. ೩೦೦). 
೪. ವೇದಗಳ ಉಚ್ಚಾರಣೆಯಲ್ಲಿ ಒಂದಂ ಬಗೆಯ ಸ್ವರವಿಶೇಷ: 
ಆ ಬ್ರಾಹ್ಮಣಂ ಬ್ರಹ್ಮಸಭೆಯ ಮುಂದೆ ಉದಾತ್ತಅನುದಾತ್ತಸ್ವರಿತ 
ಪ್ರಚಯವೆಂಬ - ಚತುಸ್ಸ್ವರಂಗಳಿಂ - . . ನಾಲ್ಕು ವೇದಂಗಳಿಂ ಮಂತ್ರ 
ವನುಚ್ಚರಿಸೆ (ನಶ್ನಕಾ, ೨3-೦೩೦ ವ); ಹರಿಯೆ ಪಂಚಾಶದ್ವ ರಣಸುಸ್ವರ 
ಉದಾತ್ತಾನುದಾತ್ತಪ್ರ ಚಯಸ್ವ ರಿತೆಸಂಧಿವಿಸರ್ಗಬಿಂದುಗಳೊಳಗೆ ತದ್ವಾಚ್ಮ 
(ಈಸಾರ. ೪-0) ; ವೇದದಲ್ಲಿ ಹೇಳಲ್ಪಡುವ ಉದಾತ್ತಾನುದಾತ್ತಸ್ವರಿತ 
ಪ್ರಚಯಗಳೆಂಬ ಸ್ವರಗಳು . .. ಅರ್ಥಜ್ಞಾನಕ್ಕೆ ಉಪಯೋಗವಲ್ಲವೆಂದು 
ನಿರ್ಣಯಿಸಿದ್ದಾರೆ. (ಹಿಂದಸಾ: ೦೪೪): ೫. [ತತ್ವಶಾ] ಪರಿಮಾಣ 
ವನ್ನುಂಟುಮಾಡುವ ಒಂದು ಸಂಯೋಗ; ಶಿಥಿಲಸಂಯೋಗ : 
ಅನಿತ್ಯವಸ್ತುವಿನ ಪರಿಮಾಣವು ಸಂಖ್ಯೆಯಿ:೦ ನಲೂ ಪರಿಮಾಣದಿಂದಲೂ 
ಪ್ರಚಯದಿಂದಲೂ ಹುಟ್ಟುವುದು. . . . ಶಿಣಲವಾದ ಸಂಯೋಗಕ್ಕೆ 
ಪ್ರಚಯ ಎಂದು ಹೆಸರು. ಉದಾ- ಹತ್ತಿ (ಳಾತತ್ತ್ಮ. 3). ([ಸಂ.) 

ಪ್ರಚರ (ನಾ). ೧. ಹೋಗುವಿಕೆ; ಗಮನ: ಕುಪ್ರತರ್ಕಿಗನಾವನಾದಡೆ 
ಭೂಪ್ರಚರನಾಗೆಯ್ದೆ ತಿರಿತಿಂಬ ಪ್ರಸಿದ್ಧನಶುದ್ಧ ನಲ್ಲದೆ ಭಕ್ತನೆಂತಹನು 
(0ಸಫು. 9೩-೬೩೨). ವಿ. ಜಡವಲ್ಲದಂದು ; ಚೈತನ್ಯವುಳ್ಳ ಪ್ರಾಣಿ : 
ಹರಿಯ ನಾಭಿಸರೊೋ: ಜದೊಳಗವತರಿಸಿಯಚೆರಪ್ರ ಚರಗಳ ವಿಸ್ತರಿಸಿ... 
ರಾಜಿಪ ವರಚತುರ್ಮೂಖ ಪಾಲಿಪುದು (ಆಕಾ. 0-೦-೩). 
೩. ಆಚರಣೆ : ನಡವಳಿಕೆ ; ಪದ್ಧತಿ. ೪. ದಾರಿ; ಮಾರ್ಗ. (ಸಂ.7 

ಪ್ರಚರಿಸು (ಕ್ರಿ). ಸಂಚರಿಸು ; ಪ್ರಯಾಣ ಮಾಡು: ಭರಶತಖಂಡವನು 
ಪ್ರಚರಿಸಿ ಕೀರ್ತಿ ಪಡೆದು (೨ರಾಕ್ಕ. ೭6-೩). [ಪ್ರಚರ 4 -ಇಸ್ಯು] 

ಪ್ರಚರ್ಯ (ನಾ). ಹೋಗುವುದು; ಗಮನ; ಮಹಿತವೀರೋದಗ್ರ ಭಕ್ತಿ 
ಸ್ಪೃಹದಿನೊಮ್ಮೆ ಪ್ರಾಣಮಂ ಕುಡಬಹುದು ಜಂಗಮದೊಳು ನಿಜಪ್ರಾಣ 
ಪ್ರಚರ್ಯ![ ಕಾಂ. ರಿಯೆ]ದಲಿ ಸಹಜವನಾಗಲೆಹಂಗೆ ಸಂಧಿಸಬಹುದು 
(ಬಸಫು. ೩೬-೩೭) - [ಸಂ. ಪ್ರಚರ್ಯಾ] 

ಪ್ರಚಲ. ಪ್ರಚಳ (ಗು). ೧. ಅಲುಗಾಡುವ; ನಡುಗುವ. ೨. 
ಬಳಕೆಯ ; ರೂಢಿಯಂ. (ನಾ). ೩. ಚಂಚಲವಾದುದು ; ಸ್ಥಿರವಲ್ಲ 
ದುದು ; ಅಸ್ಥಿರ. ಪ್ರಚಳ : ೩. “ ಲೋಲಂ, ಚಪಳಂ, ಚಟುಳಂ, 
ಪ್ರಚಳಂ, ತರಳಂ . . - ಸಂಚಳಂ-_ಈ ೧೦ ಸಂಚಳಂ” (ಜರಾಯು. 
೧೦೩-೦೦) - [ಸಂ.1 

ಪ್ರ ಚಲನ (ನಾ). ೧. ಹೆಚ್ಚಾಗಿ ನಡುಗುವುದು, - ಕಂಪಿಸುವುದು. 
೨. ಬಳಕೆ ; ಚಲಾವಣೆ. ೩. ಹಿಂಜರಿತ; ಪಲಾಯನ. ೪. 
[ವಿಜ್ಞಾನ “(ಕಣಗಳ ಚಲನೆಯಿಂದಾಗುವ) ಶಾಖದ ಅಥವಾ 
ವಿದ್ಯುತ್ತಿನ ಪ್ರಸರಣ ; ಗತೆ (Convection- ಇಂ4ಸಿ). 

(ಸೆಂ. 


ಪ್ರಚಲೆ 


ಪ್ರಚಲಾಕ, ಪ್ರಚಳಾಕ (ನಾ). ನವಿಲುಗರಿ ; ಪಿಂಛೆ: “ ಪ್ರಚಲಾಕಂ 


ಬರ್ಹಂ ” (ನಕ್ಟುಳೋ. ೪೨-೦೨): ಪ್ರಚಳಾಕ : “ ಪ್ರಚಳಾಕಃ, ಶಿಖಂಡಃ 
—ಈ ೨ ಹೀಲಿ” (ಕಣಯ. 90-60); “ಪ್ರಚಳಾಕಂ ಶಿಖಂಡಮೆನೆ ಹೀಲಿ” 
(ಮಂಗಣ: ೩0-೩). (ಸಂ.] 


5 |ಪ್ರಚಲಾಕಿ (ನಾ). ಪಿಂಛವನ್ನುಳ್ಳುದಂ ; ನವಿಲು: ”ಪ್ರಚಲಾಕಿ 


25 


4s 


ಮಯೂರಂ”  (ಕಸ್ತುಕೋ: ೪೨-೧೨); “ಕೇಕೀ, ಶಿಖೀ, ಶಿಖಂಡಿ, 
ಪ್ರಚಲಾಕೀ . . . ಶ್ಯಾಮಕಂಠ(ಃ)ಈ ೧೦ ನವಲ್‌” (ಹಾಯು - 
೪0-6). [ಸಂ. ಪ್ರಚಲಾಕಿನ್‌] 


ಪ್ರಚಲಾಪ್ರಚಲೆ, ಪ್ರಚಳಾಪ್ರಚಳೆ (ನಾ). [ಜೈನ] ನಿದ್ರೆಯ ಒಂದು 


ಭೇದ; ಪದೇಪದೇ ತೂಕಡಿಸುವುದು. ಜೊಲ್ಲು ಸುರಿಸುವುದು 
ಮೊದಲಾದ ಲಕ್ಷಣಗಳುಳ್ಳ ನಿದ್ರಾಭೇದ : ಪೂರ್ವೋಕ್ತ ವಿಧಾನ 
ದಿನಂತಮುಹೂರ್ತದಿಂ ನಿದ್ರಾನಿದ್ರಾ ಪ್ರಚಲಾಪ್ರ ಚಲಾಸ್ತಾ *ನಗೃದ್ಧಿ 
ನರಕಗತಿ. . . ಸೂಕ್ಷ್ಮಂಗಳೆಂಬ ಪದಿನಾಯಿಂ ಕರ್ಮಪ್ರಕೃತಿಗಳಂ ನಿರವ 
ಶೇಷಂ ಕಿಡಿಸಿ (6೧ಕ್ಳ- ೦೦-೦೪ ವ); ಕೇವಲದರ್ಶನಾವರಣೀಯಂ ನಿದ್ರಾ 
ನಿದಿ ನಿದಪ್ರಿಪ್ರ ಚಲಾಪ್ರ ಚಲಾಪ್ರಚಲಾಸ್ತಾ 4ನಗೃದ್ಧಿ ಭೇದದಿಂ ನವವಿಧ 
ಭೇದಮಪ್ಪ ದರ್ಶನಾವರಣೀಯವಮುವಂಂ (ಹುಳುರೂ. ೩-೩೯ ವ). 
ಪ್ರಚಳಾಪ್ರಚಳೆ : ಅಂತವರ್ತುಹೂರ್ತದಿಂ ನಿದ್ರಾನಿದ್ರಾಪ್ರಚಳಾ 
ಪ್ರಚಳಾಸತ್ತಿ (ನಗೃದ್ಧಿನರಕಗತಿ * ೬ ೬ ಸೂಕ್ಷ್ಮಂ[ಗಳೆಂಬ]ಷೋಡಕಶರ್ಮ 
ಪ್ರಕೃತಿಗೆ ವಿಳಯಂ ಮಾಡಿ (ಕಾಂತಿಫೆ. ೦-೦೦೦ ವ). 
[ಸಂ. ಪ್ರ ಚಲಾಪ್ರ ಚಲಾ? 


ಪ್ರಚಲಾಯಿತ (ನಾ). ತೂಕಡಿಸುವವನು: “ಘೂರ್ಣಿತಃ, ಪ್ರಚಲಾ 


ಯಿತಃ - ೨ ತೊಕಡಿಕೆಯಿಂದ ತಲೆತಿರುಗಿ ಬೀಳುವವನ ಹೆಸರು” 
(ಸಿದ್ಧಾಂತಿ. ೩೩೦) (೫-1) 


ಪ್ರಚಲಿತ, ಪ್ರಚಳಿತ (ಗಂ). ೧. ಅಲುಗಾಡಿದ; ಕ್ಷೋಭೆಗೊಂಡ. 


ಪಿ. ಚಲಿಸುವ. ೩. ಅಲೆದಾಡುತ್ತಿರುವ. ೪. ಮುಂದುವರಿದ; 
ಮುನ್ನಡೆದ. ೫. ಇಂದಿನ; ಪ್ರಸಕ್ತ; ಸದ್ಯದ: ಪ್ರ ಸಿದ್ಧವಿಜ್ಞಾನಿಗಳ 
ಅಭಿಪ್ರಾಯಗಳನ್ನು ಉಲ್ಲೇಖಿಸುವುದರ ಮೂಲಕ ಪ್ರಚಲಿತ ಸಮಸ್ಯೆ 
ಗಳಿಗೆ ಪರಿಹಾರ ಸೂಚಿಸಿದೆ (ಕ್ರಾಂಂ. ಇ. ಮುನ್ನುಡಿ). ೬. ಬಳಕೆಯಲ್ಲಿ 
ರುವ. (ನಾ)- ಪ. ಆಚರಣೆಯಲ್ಲಿರುವುದು ; ಚಾಲ್ತಿ; ಬಳಕೆ: 
ಎಲ್ಲರಿಗೂ ತಿಳಿದಿರುವಂತೆ ಮೂಷಕನಿಯಂತ್ರಣಕ್ಕೆ ಪ್ರಚಲಿತವಾದ ಎಧಾನ 
ಮೂರು (ಠೇಳಕ್ಕೆ. ೪೭); ತಮ್ಮ ಭಾಗದಲ್ಲಿ ಪ್ರಚಲಿತವಿಲ್ಲದ ಹೊಸ ಅಡುಗೆ 
ಗಳನ್ನು ಮಾಡಲು ಪ್ರಯತ್ನಿಸುವ ಗೃಹಿಣಿಯರು ಕಡಿಮೆ (6೫23. «೨). 
ಪ್ರಚಳಿತ ; ೪. ಮತ್ತಂ ಸಸಂಭ್ರಮಪ್ರಚಳಿತ ಸಮದ ಗಜಘಟಾ 
ಘಂಟೂರವಂಗಳಿಂದಂ . . . ಅಗುರ್ವಾಗೆ (ಶಂಶಭಾ- ೯-00೪): [ಸಂ.] 


ಪ್ರಚಲೆ (ನಾ)- [ಜೈನ] ಒಂಬತ್ತು ವಿಧವಾದ ದರ್ಶನಾವರಣೀಯ 


ಕರ್ಮಗಳಲ್ಲಿ ಒಂದಂ ; ನಿದ್ರೆ. ನಿದ್ರಾನಿದ್ರೆ, ಪ್ರಚಲೆ, ಪ್ರಚಲಾ 
ಪ್ರಚಲೆ, ಸ್ತ್ಯಾನಗೃದ್ಧಿ ಎಂಬ ಐದು ಬಗೆಯ ನಿದ್ರೆಗಳಲ್ಲಿ ಒಂದು; 
ಶೋಕ. ಶ್ರಮ, ಮದ ಮೊದಲಾದ ಕಾರಣಗಳಿಂದ ಉಂಟಾಗಿ 
ಕುಳಿತುಕೊಂಡೇ ಕಣ್ಣು ವಂತ್ತು ದೇಹಗಳಲ್ಲಿ ವಿಕ್ರಿಯೆಯನ್ನು 
ಉಂಟುಮಾಡುವ ಹಾಗೂ ದೇಹವನ್ನು ತೂಗಾಡುವಂತೆ ಮಾಡುವ 
ನಿದ್ರೆ: ಚಕ್ಷುರ್ದರ್ಶನಾವರಣೀಯಮ ಚಕ್ಷುರ್ದರ್ಶನಾವರಣೀಯಮವಧಿ 
ದರ್ಶನಾವರಣೀಯಂ ಕೇವಲದರ್ಶನಾವರಣೀಯಂ ್ಹನಿದ್ರಾನಿದ್ರಾನಿದ್ರ್ರ 
ಪ್ರಚಲಾಪ್ರ ಚಲಾಪ್ರ ಚಲಾಸ್ತ್ವಾ ನಗೃದ್ಧಿ ಭೇದದಿಂ ನವವಿಧಭೇ ದೆಮಪ್ತ 
ದರ್ಶನಾವರಣೀಯಮುಮಂ (ಸುಳುತೂಿ. ೩-೩೪ ಏನ) ; ಅಳಿಯಲುಳಿದ 
ಕರ್ಮ ಜರಿವುತಿರಲು ಬಾಣ ಕೊಳಲು ನಿದ್ರಾಪ್ರಚಲೆಗಳು (ಕರತ. 
0೨-೭). [ ಸಂ. ಪ್ರಚಲ ] 


ಪ್ರೆಚಳ 


ಪ್ರಚಳ “ಪ್ರಚಲ ನೋ. 

ಪ್ರಚಳಾಕ "ಪ್ರಚಲಾಕ' ನೋ. 
ಪ್ರಚಳಾಪ್ರಚಳೆ "ಪ್ರಚಲಾಪ್ರಚಲೆ' ನೋ. 
ಪ್ರಚಳಿತ "ಪ್ರಚಲಿತ' ನೋ. 


೬೦೨೬ 


ಪ್ರಚುರದುಗ್ಲೆ 


ಪ್ರಚಾರಸಾಧನ (ನಾ). ಇ ಪ್ರಚಾರಮಾಧ್ಯಮ: ಅತ್ಯಂತಸೆಂಕೀರ್ಣ 

ವಾದ, ಅಗಾಧಪ್ರಚಾರಸಾಧನಗಳಿಂದ ಕೂಡಿದ ಇಂದಿನ ಸಮಾಜದಲ್ಲಿ ಈ 

ವ್ಯತ್ಯಾಸವನ್ನು ಗುರುತಿಸುವುದು ಕಷ್ಟವಾಗುತ್ತದೆ (ಕಂಿಳೋ. ೩1, ೩೧೪) 
[ಸಂ-] 


ಪ್ರಚಾರ (ನಾ). ೧. ಎಲ್ಲ ಕಡೆಗಳಲ್ಲೂ ಇರುವಂಥದು ; ಬಳಕೆ| ಕ | ಪ್ರಚಿಂತೆ (ನಾ). ಆಲೋಚನೆ ; ವಿಮರ್ಶೆ : ಆಚಂದ್ರಾರ್ಕ್ಶಸ್ತಾಯಿಯಾಗಿ 


ಯಲ್ಲಿರುವಂಥದು: ಯೋಗಂಗಳು ಜಗತ್ತಿನೊಳಗಣಿತಗಳುಂಟದರಿನೊಳ್ಳೆ 
ವಗೆಯ ಯೋಗಂಗಳೆ ಪ್ರಚಾರವು ಮುುಖ್ಯವೆನಿಸುವುವು (ಗಗತಾ. 00-06). 
೨. ಸಾರ್ವಜನಿಕರ ಗಮನವನ್ನು ಸೆಳೆಯಲು ಮಾಡುವ ಬಹಿರಂಗ 
ಪ್ರಕಟಣೆ : ಹೆಚ್ಚು. ಪ್ರಚಾರವಿಲ್ಲದುದರಿಂದ ಅಂದಿನ ಕಾರ್ಯಕ್ರಮಕ್ಕೆ 
ತುಂಬಾ ಜನ ಬಂದಿರಲಿಲ್ಲ (ಕೂ). ೩. ಜನಬಳಕೆ ;: ವ್ಯವಹಾರ ; 
ಚಾಲ್ತಿ : ಯಹೊದ್ಮರು ಮುಸಲ್ಮಾನರು ಮತ್ತು ಕ್ರೈಸ್ತರು ಇವರ ವಿನಹ 
ಉಳಿದ ಎಲ್ಲಾ ಜನಾಂಗದವರಲ್ಲೂ ಈ ಸಿದ್ಧಾಂತ ಪ್ರಚಾರದಲ್ಲಿತ್ತು 
(ಊೀರಾತ್ಮ- ೦೪೪) ; ಅಕ್ಷರವೆಂದರೆ ವರ್ಣ ಎಂಬ ಅರ್ಥವೇ ಇಂದಿಗೂ 
ಪ್ರಚಾರದಲ್ಲಿ ನಿಂತಿತು (ಕ್ರಾಂತಿ- «ಇ)- ೪ಉ. ಚಲಾವಣೆ ; ಬಳಕೆ: ಆಣೆ 
ಕಾಸುಗಳ ಪ್ರಚಾರ ಈಗ ಇಲ್ಲ (ರೂಂ); ದಕ್ಷಿಣಭಾರತದಲ್ಲಿ ರಾಗಿ ಹೆಚ್ಚು 
'ಪ್ರಚಾರದಲ್ಲಿದೆ (ರೂಂ): ೫. ಪದ್ಮಶಿ; ರೂಢಿ; ಸಂಪ್ರದಾಯ. ೬. 
ನಡತೆ ; ವರ್ತನೆ; ಚರ್ಯೆ. ೭. ನಡೆಯುವುದು ; ತಿರುಗಾಟ ; 
ಸಂಚಾರ: ವತಾನಧ್ವಜವನಳವಡಿಸಿ: ವಿದ್ಯುತ $ಜಾರಮಂ ಗೆಲ್ವ ಹಯಮಂ 
ಪೂಡಿ . . . ಬಂದನಾಹವಕೆ ನಲಿದು (ಮಿಣ. ೭-೩೬) ; ಮುಳ್ಗಳಂಘ್ರಿಯಂ 
ಬಾರಿಪುದೆಂದು ಬಿಟ್ಟುದೆ ಮದದ್ವಿರದಂ ಗಹನಪ್ರಚಾರಮಂಂ (ಉಕ. ೦೩-೦೯): 
ಪ್ರಚಾರ ಮಾಡು ಎಲ್ಲರಿಗೂ ತಿಳಿಯಪಡಿಸು ; ಪ್ರಸಿದ್ಧಪಡಿಸು : 

ಬುದ್ಧನ ತತ್ವಗಳನ್ನು ಪ್ರಚಾರ ಮಾಡಲು ಆತನೆ ಅನುಯಾಯಿಗಳು ದೇಶ 
ವಿದೇಶಗಳಲ್ಲೆಲ್ಲಾ ಸಂಚಾರ ಮಾಡಿದರು (ಕೂಡಿ): [ಸಂ.) 

ಪ್ರಚಾರಕ (ನಾ). ಎಲ್ಲರಿಗೂ ತಿಳಿಯುವಂತೆ ಮಾಡುವವನು ; 
ಪ್ರಚಾರ ಮಾಡುವವನು : ಜೈಮಿನೀಯವಿಸಮಾಂಸಾಶಾಸ್ತ್ರಕ್ಕೆ ಪ್ರಮುಖ 
ಪ್ರಚಾರಕನು ಕುಮಾರಿಲಭಟ್ಟ (ಕದ ೮3೪); ಫ್ರಾನ್ಸಿಸ್‌ ಜೇವಿಯರ್‌ 
ಎಂಬಾತ ಭಾರತಕ್ಕೆ ಬಂದ ಜೆಸ್ಕೂಟ್‌ ಪ್ರಚಾರಕರಲ್ಲಿ ಮೊದಲನೆಯವ 
(ಕವಿಕೋ- ೪, ೬೦೩)- ₹ಸಂ.] 

ಪ್ರಚಾರಕಾರ್ಯ (ನಾ). ಯಾವುದಾದರೊಂದು ಎಷಯವನ್ನು 
ಸಾರ್ವಜನಿಕವಾಗಿ ತಿಳಿಯಂಪಡಿಸಂವುದು : ಅವರು ಘೋಷಣೆಗಳನ್ನು 
ಪ್ರಕಟಿಸಿದರು ; ಗಿರಣಿಗಳಲ್ಲಿ ಪ್ರಚಾರಕಾರ್ಯ ಕೈಗೊಂಡರು (ಪುಶಕು- ೨90); 
ದಕ್ಷಿಣಭಾರತದಲ್ಲಿ ಕೈಸ್ತಧರ್ಮದ ಪ್ರಚಾರಕಾರ್ಯ ಮೂರೂ ಸಮುದ್ರ, 
ತೀರಗಳ ರೇವುಗಳಲ್ಲಿ ಆರಂಭವಾಯಿತು (ಕವಿಳಕೋ. 7. ೬೦೪)- (ಸಂ.] 

ಪ್ರಚಾರಗೊಳಿಸು (ಕ್ರಿ). ಎಲ್ಲರಿಗೂ ತಿಳಿಯುವಂತೆ ಮಾಡು: 
ಪ ಸಿದ್ಧಪಡಿಸು: ಭಿಕ್ಕುಗಳು . . . ಬುದ್ಧನ ತರುವಾಯವೂ ಅವನ 
ಉಪದೇಶವನ್ನು ಪ್ರಚಾರಗೊಳಿಸುತ್ತ ನಡೆದರು (ಣಂತ್ರ. 1 ೩೦೬). 

[ ಪ್ರಚಾರ 4 ಕೊಳ್ಕ್‌ -- - ಇಸ್ಮು ] 

ಪ್ರಚಾರತೆ (ನಾ): ಹರಡುವಿಕೆ; ವಿಸ್ತರಿಸುವಿಕೆ : ಆಸ್ಯಮಿಂಬಿಲ್ಲ 
ಭಾಸುರನೇತ್ರದ್ವಿತಯಪ್ರಚಾರತಿಗೆ ಬೆನ್ನಿಂಬಿಲ್ಲ ಧಮ್ಮಾಲ್ಲಬಂಧುರಸೀಮಾ 
ವಳಯಕ್ಕೆ (೧೦- ೪-೩೪). [ ಸಂ. ಪ್ರಚಾರತಾ] 

ಪ್ರಚಾರಮಾಧ್ಯಮ (ನಾ). ದೇಶದ ರಾಜಕೀಯ. ಕಲೆ. ಕ್ರೀಡೆ| 
ಮುಂತಾದುವುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಲಂ 
ಬಳಸುವ ರೇಡಿಯೋ, ದೂರದರ್ಶನ, ಚಲನಚಿತ್ರ, ಮುಂತಾದ 
ಸಾಧನ : ಇಪ್ಪತ್ತನೆಯ ಶತಮಾನದ ಅಗಾಧವೈಜ್ಞಾನಿಕ ತಾಂತ್ರಿಕ ಬೆಳ 
ವಣಿಗೆಯ ಫಲವಾಗಿ ಪ್ರಃಳಾರಮಾಧ್ಯಮಗಳು ವೈವಿಧ್ಯಮಯವೂ «ವಿಶ್ವ 
ರೂಪಿಗಳೂ ಆಗಿವೆ (೪ಂಕೋ- ೫1; ೩೦೪). (ಸಂ.] 


30 


«5 


XXX ಸಲ್ವನ್ನಿರೆ ಪ್ರಚಿಂತೆಯಂ ಮಾಡಿ ವಪರಿರಕ್ಷಿಸಲುವೇರ್ಕ್ಶುಂ 
(3922. XX; 0೦೦0-96 ; 3140). [ಸಂ. ಪ್ರಚಿಂತಾ) 

ಪ್ರಚುರ '(ಗು). ೧. ಹೆಚ್ಚಾದ ; ಅತಿಶಯವಾದ ; ಮಹತ್ತರವಾದ : 
ಪ್ರಚುರಕಲಾನ್ವಿತರ್‌ . ದೋಷಾಪಚಯಪ್ರಕಾಶರೆನೆ ಬಾಲಚಂದ್ರ 
ದೇವಪ್ರಭಾವಮೇನಚ್ಚರಿಯೋ (ನುಣತ್ಸ. ೦-೨೦) ; ಸ್ತುತಿಗೆಯ್ವೆಂ . . . 
ಚತುರೋಕ್ಷಿ ಪ್ರಚುರಾರ್ಥಕಾವ್ಯಜನಿತೋರ್ವೀಹರ್ಷನಂ ಹರ್ಷನಂ (ಇ. 
0-6). : ೨. ಹೆಸರಂವಾಸಿಯಾದ ಚ ಪ್ರಸಿದ್ಧವಾದ : ಎಸೆಗುಂ 
ವೃಂದಾವನಂ ಕೀರಕೇಕಿಮರಾಳವ್ರಜದಾ ವನಂ ಪ್ರಚುರಕಾಳಿಂದೀವನಂ 
ಪಾವನಂ (8ಗ0- 4-೬೩). (ನಾ). ೩. ಹೆಚ್ಚಳ ; ಆಧಿಕ ; ಹೇರಳ: 
“ಪ್ರಾಜ್ಮಂ, ಭೂರಿ, ಪ್ರಭೂತಂ, ಪ್ರಚುರಂ . . - ಅದಭ್ರಂ-ಆಃ ೧೮ 
ಮೊಕ್ಕಳೆ೦ಗ (ಹರಾಯಾ. ೦೦೬-೩೬). ೪. ಗಾಢವಾದುದು ; ತೀವ್ರ 
ವಾದುದು : ಕವಿಯಲ್ಲಿ ಪ್ರಚೆರವಾಗಿರುವುದಾ ಮುಕ್ತಿಯ ಆಸೆ 
(ಾವ್ಕಳು. ೨)- ೫. ಪ್ರಚಾರದಲ್ಲಿರುವುದು ; ವ್ಯವಹಾರದಲ್ಲಿರುವುದು ; 
ಚಾಲ್ತಿಯಲ್ಲಿರುವುದು 2 ಸಿಲ್ವಿಯಸ*-ಫೀಬಿಯರ ಪ್ರಣಯ ಇಂಗ್ಲೆಂಡಿನಲ್ಲಿ 
ಆಗ ಪ್ರಚುರವಾಗಿದ್ದ ಪಾಸ್ಟೊರಲ್ಕ್‌ ಕವನಗಳಲ್ಲಿ ಕುಣುವಂಥ ಪ್ರೇಮ 
(ತೇಳ್ಸ್‌ಶಿ. ೩೩೦) ; ಭಾರತದಲ್ಲಿ ಪ್ರಚುರವಾದ ಜೈನ ಮತ್ತು ಬೌದ್ಧಧರ್ಮ 
ಗಳೆರಡು ಈ ಲೋಕಸೌಂದರ್ಯಕ್ಕಾಗಲೀ ಆ ಕೇವಲ ಪರಮತತ್ತ್ವ 
ಸೌಂದರ್ಯರೂಪಿ ಎಂಬ ಭಾವನೆಗಾಗಲೀ ಗಮನಕೊಟ್ಟಂತೆ ತೋರುವುದಿಲ್ಲ 
(330ರಸ, 0೦೬)- ೬. ಕಳ್ಳ ; ಚೋರ. [ಸಂ. ] 

ಪ್ರಚುರಂ (ಅ). ಹೆಚ್ಚಾಗಿ ; ಬಹಳ ಮಟ್ಟಿಗೆ : ಪ್ರಚುರಂ ಪತ್ತೊಳಗಾಗೆ 
ರಂಧ್ರವನೆ ಕೈಗೊಂಡೆಂಟನೀಗೇಟ ಬಿಟ್ಟು . . . ಓಂದಲಕೊಳ* ನಿಲ್ಲದಾ 
ವಚನಬ್ರಹ್ಮದೆ ಮುಕ್ತಿಯೇ (ತೋನೇಶ. 000) ; ಪ್ರವಿಲೋಮಕ್ರಿಯೆಗದು 
ವೆಂದವೆಂದು ಬಂದಿರ್ಣುಮುದುಗಮುವುಗಂ ಪ್ರಚುರಂ (ಶಮದ. ೨೪೪). 

[ಆ ಪ್ರಚುರ) 

ಪ್ರಚುರಗೊಳಿಸು (ಕ್ರಿ). ಪ್ರಸಾರ ಮಾಡು ; ಬಿತ್ತರಿಸು : ಆಕಾಶವಾಣಿ 
ಯವರು ಈ ಕೃತಿಯನ್ನು ಈ 3.1 ತಜ್ಞಕಲಾವಿದರ ಮೂಲಕ ಬಾನುಲಿ 
ಯಲ್ಲಿ ಪ್ರಚಂರಗೊಳಿಸಿದ್ದಾರೆ (ಗೋಕುನಿ. ಸ, ಶೀಠಿಕೆ)- 

[ಪ್ರಚುರ 4 ಕೊಳು (ಎ ಕೊಳ್ಳು) + - ಇಸ್ಕು] 

ಪ್ರಚುರಗೊಳ್ಳು (ಕ್ರಿ). ಹರಡು; ವ್ಯಾಪಿಸು ; ಪ್ರಚಾರವಾಗು : 
ಭಾರತೀಯ ವೇದಾಂತ ಮತ್ತು ಅದರ ಪರಿಣಾಮವಾಗಿ ಪ್ರಚುರಗೊಂಡ 
ಧರ್ಮಗಳೆಲ್ಲವೂ - - . ಒಂದು ಆಂತರಿಕಸೂತ್ರವನ್ನು ರಚಿಸಿವೆ (ಸುರಸ, 
00೬) - [ ಪ್ರಚುರ 4 ಕೊಳ್ಳು, («ಎ ಕೊಳ್ಳ) ] 

ಪ್ರಚುರತೆ (ನಾ). ಹೆಚ್ಚಳ ; ಆಧಿಕ್ಯ ; ಅತಿಶಯ : ವಾಚ್ಯವಾಚಕ 
ವಿಶೇಷ್ಠವಿಶೇಷಣಲಕ್ಷ್ಯ ಲ್ಷಣಪ್ರಚುರತೆ. ಕಾಳಿದಾಸನುಮನೇಳಿಸಿಶೀ ಕೃತಿ 
ನಾಗವರ್ಮನ (ರಂರೋಂಜು: ೦-೭) ; ಉಪವಾಸಪ್ರಚುರತೆಯೊಿಂ ವಪು 
ಗಿಡಿಗಿಡಿಜಂತ್ರಮಾದುದು (ಸುಳುಮೂ. ೪-೪) ; ಮತ್ತವಣಜಿ ವಿಪರ್ಯಯ 
ಪೃತ್ತಿಯೆ ಬವರಿಸುಗುವೆಖದೀಚ್ಮ ವಾರ್ಗದೆೊಳ್‌ ಪ್ರುಚುರತೆಯಿಂ (ಳಾವ್ಮಾಠ. 
೩೨೧) - [ ಸಂ. ಪ್ರಚುರತಾ] 

ಪ್ರಚುರದುಗ್ಗೈ (ನಾ). ಹೆಚ್ಚಾಗಿ ಹಾಲು ಕರೆಯುವ ಹಸು: 
“ದ್ರೋಣದುಘಾ, ಪ್ರಚುರದುಗ್ಧೂ - ಈ ೨ ಕೊಡವಾಲ್‌ ಉಅಕಿವಾವು ” 


(ಹಳಯ. ೪೩.೧೦೬) [ ಸಂ. ಪ್ರಚುರದಂಗ್ಗಾ ] 


ಪ್ರಚುರಪಡಿಸು 


ಪ್ರಚುರಪಡಿಸು (ಕ್ರಿ). ಪ್ರಚಾರ ಮಾಡು : ಹರಡುವಂತೆ ಮಾಡಂ ; 
ಪ್ರಸಿದ್ಧ ಪಡಿಸು : ಅಕೆಡೆವಾಷಿಯನ್‌ ಷ್ಮಿಡ್ಸ್‌ ಎಂಬುವನು ಭೂಮಿ 
ಮತ್ತಿತರ ಗ್ರಹಗಳ ಮೂಲದ ವಿಷಯವಾಗಿ ಒಂದು ಸಿದ್ಧಾಂತವನ್ನು 
ಪ್ರಚುರಪಡಿಸಲು ಆರಂಭಿಸಿದನು (ಕೂಶುಟ್ಟು- ೩೨): ಒಳ್ಳೆಯ ರಸರೂಪಕ 
ಗಳನ್ನು ಬರೆದು ಬರೆಸಿ ಆಡಿ ಆಡಿಸಿ ಪ್ರಚುರಪಡಿಸಬೇಕೌ (ಕಾಹಿಕಃ. ೩೦). 
[ ಪ್ರಚುರ ಪಡಿಸು] 
ಪ್ರಚೇತ (ನಾ). ಎಂಟುಜನ ದಿಕ್ಬಾಲಕರಲ್ಲಿ ಒಬ್ಬ; ಪಶ್ಚಿಮದಿಕ್ಕಿನ 
ಅಧಿಪತಿ; ವರುಣ : “ವರುಣಃ, ಯಾದಸಾಂನಾಧಃ, ಪಾಶಪಾಣಿಃ, 
ಪ್ರಚೇ(ತಸ್‌)ತಾಃ, ಜಲಾಧಿದೈವತಂ, ಪ್ರತ್ಯಗಾಶಾಪತಿಃ “ಈ ೬ 
(ಪ್ರಾಹುರ್ಬುಧಾ) ವರುಣನ ಪೆಸರ*” (ಹಣಡು. ೦೩-೭೪) ; ತನ್ನೊಳ್‌ 
ಸಮುದ್ರಾಧಿಪತಿತ್ವಂ . ಸಂದ ಪಾಶಾನ್ವಿತನುರುಮಕರಾರೂಢನೀತಂ 
ಪ್ರಚೇತಂ (8ಗಂ. ೦೩-೬೦). [ ಸಂ. ಪ್ರಚೇತಸ" ] 
ಪ್ರಚೇತಸ (ನಾ). ೧. - ಪ್ರಚೇತ: “ ವರುಣಂ ಪಶ್ಚಿಮದಿಕ್ಬತಿ . - 
[ವಾರಿರಾಶಿ]ನಿಳಯಂ ಪ್ರ ಚೇತಸಂ ಪೆಸರಿಂದಂ ” (ನಸ್ತುಕೋ. 6-9೩). ವಿ. 
ವಾಲ್ಮೀಕಿಯ -ತಂದೆ : ವೇದಗಳು . , . ಪ್ರಚೇತಸನ ಮಗನಾದ 
ವಾಲ್ಮೀಕಿಯಿಂದ ರಾವರಾಯಣದ ರೂಪದಲ್ಲಿ .. . ಅವತರಿಸಿದವು 
(ಐಾ6ದ- 6೩)- [ಸಂ. ಪ್ರಚೇತಸ್‌] 
ಪ್ರಚೋದಕ (ಗು). ೧. ಪ್ರೇರಿಸುವ; ಪ್ರೇರಣೆ ಮಾಡುವ ; ಇದಕ್ಕೆ 
ಪ್ರುಚೋದಕಶಕ್ತಿ ಆ ಹುಟ್ಟುಗುಣದಲ್ಲೇ ಇದೆ (ಕ್ಷಣ. ೪೨೩). (ನಾ). 
೨. ಪ್ರೇರಿಸುವುದು ; ಪ್ರೇರಣೆ ಮಾಡುವುದು : ನಮ್ಮ ಮುನ್ನಡೆಗೆ 
ಜೀವನದ ಚೇತೋರುರಿಗಳು ಪ್ರಚೋದಕಗಳಾದರೆ ತತ ದೃಷ್ಟಿ ಮಾರ್ಗ 
ದರ್ಶನ ನೀಡುತ್ತದೆ (ಶರ. ೬೬೬). [೫0.3 
ಪ್ರಚೋದನ (ನಾ). ೧. ಪ್ರೇರಿಸ:ವುದಂ ; ಪ್ರೇರಣೆ : “ಪ್ರಚೋದನ 
ಗೊಳಿಸು ' ಪರಾ. ವಿ. ಹೇಳುವುದು. ೩. ಕಳುಹಿಸುವುದಂ. ೪. 
ಎಧಿಸುುವುದು ; ನಿಯವಿಂಸಂವುದು. [ಸಂ.3 
ಪ್ರಚೋದನಗೊಳಿಸು (ಕ್ರಿ). ಪ್ರೇರಿಸು ; ಉತ್ತೇಜನಗೊಳಿಸು ; ಹಂ 
ದುಂಬಿಸು : ನಮ್ಮ ಬುದ್ಧಿಯನ್ನು ಪ್ರಚೋದನಗೊಳಿಸು - ಎಂಬುದೇ 
ಇವರ ಬೇಡಿಕೆ. ಪ್ರಾರ್ಥನೆ (ಕಾರವ- ೪೬೦). 
[ಪ್ರಚೋದನ - ಕೊಳು («ಎ ಕೊಳ್ಳ್‌) + ಎ ಇಸ್ಕು] 
ಪ್ರಚೋದನಿ (ನಾ). ಒಂದು ಬಗೆಯಂ ಗಿಡ; ಹೆಗ್ಗುಳ್ಳ : “ ನದಿಗ್ತಿಕಾ, 
ಸ್ಪೃಶೀ, ವ್ಯಾಫಘ್ರೀ, ಬೃಹಶೀ, ಕಂಟಕಾರಿಕಾ, ಪ್ರಚೋದನೀ . , . 
ರಾಪ್ಟಿ$ಕಾ- ೧೦ ಹೆಗ್ಗುಳ್ಳದ ಹೆಸರು ” (ಸಿರ್ಕಾಂತಿ. ೦೩೩). 
[ಸಂ. ಪ್ರಚೋದನೀ 
ಪ್ರಚೋದನೆ (ನಾ). ಇ ಪ್ರಚೋದನ ೧: ಪ್ರಶಿಯೊಂದು ಮನೋ 
ವ್ಯಾಪಾರಕ್ಕೂ ಒಂದೊಂದು ಪ್ರಚೋದನೆ ಅಗತ್ಯ (ಶಿಕ್ಷರ. ೪೦೪): 
'ಬೇಕಂ' ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ (ರಿತಂರಾ- ೩೩) - 
[( ಸಂ. ಪ್ರಚೋದನ ] 
ಪ್ರಚೋದಿತ (ಗಂ). ೧. ಪ್ರೇರಣೆ ಹೊಂದಿದ. (ನಾ). ೨. ಪ್ರೇರಣೆ 
ಹೊಂದಿದುದು : ₹ಲೋಪಾಸನೆ ಪ್ರಚೋದಿತವಾಗಿ ಕಲಾವಿದರೂ 
ಆಗಬಹುದು (ಶಿಕ್ಷರ: ೨೩೭): ೩. ಮುಂದಕ್ಕೆ ಅಟ್ಟಿದುದು,. 
ಹೊಡೆದುದು. ೪. ಚಿತಾವಣೆ ಹೊಂದಿದುದು. [ಸಂ.) 
ಪ್ರಚೋದಿಸು (ಕ್ರಿ). ೧. ಪ್ರೇರಣೆ ಮಾಡು ; ಪ್ರೇರಿಸು: ಗಾಯತ್ರಿ 
ಯನೆ ಪರಮುಮಂತ್ರವೆಂದಾರ್ಯರ* ಧೀಯಂ ಪ್ರಚೋದಿಸೆಂದನುದಿನದಿ 
ಬೇಡಿದರು (ನುಂಕುಳ. 8೪4) ; ಎಲ್ಲ ತರೆಂಗಮಾನಗಳು . . . ಸಮನಾಗಿ 
ಪುಚೋದಿಸುವುದಿಲ್ಲ (ತೆ. ೩8) ; ಸೌಂದರ್ಯ ಪ್ರಚೋದಿಸುವುದು 
ಒಂದು ನಿರ್ದಿಷ್ಟವಾದ ಭಾವವನ್ನು (೩ೌಂರಸ. ೭೪). ವಿ. ಹೆಚ್ಚಿಸು ; 


೬೦೨೭ 


10 


15 


20 


30 


ಪ್ರಚ್ಛನ್ನ ವೇಷ 


ಅಭಿವೃದ್ಧಿಗೆ ಣಳಿಸು ; ಉದೆ ಣ ೀಧಿಸಂ : ಅವರ ವಿವೇಚನೆಯನ್ನು 
ಪ್ರಚೋದಿಸಿ ಉಚಿತವೆನಿಸುವ ಮಾರ್ಗ ಅರಿವಾಗುವಂತೆ ಮಾಡಬೇಕು 
(ಕಿಕ್ಷದ. ೦೦೪). [ ಪ್ರಚೋದನ 4+ - ಇಸ್ಯು 

ಪ್ರಚ್ಛದ (ನಾ). ೧. ಹೊದಿಕೆ; ಮೇಲುಹೊದಿಕೆ. ೨. ಹಾಸುಗೆ ಮೊದ 
ಲಾದುವುಗಳ ಮೇಲೆ ಹಾಸುವ ಬಟ್ಟೆ; ಹಾಸುಗೆಯ ಹೊದಿಕೆ : 
“ ಪ್ರಚ್ಛದ।, ಉತ್ತರಚ್ಛದಃ - ಈ ೨ ಹಚ್ಚವಡಿಗೆ'' (ಕರಾಯು- 
30-084); ಶಯ್ಯಾಶ್ರಿತಸಿತಮೃದ:ಳಪ್ರಚ್ಛದಚ್ಛನ್ನಶಯ್ಯ್ಮಾಸಲದೊಳ 1 
ಶೂದ್ರಕನೃಪತಿ ಸುಖಾಸೀನನಾಗಿರ್ದನಾಗಳ್‌ (ಕಾರಂಫೂ. 40) ; ಹಂಸಾಂಸೋ 
ಪಧಾನಪ್ರಧಾನಮೃದುಪ್ರಚ್ಛದತಲ್ಪದೊಳ್‌ ನೆಲಸಿದಂ ಸಾಹಿತ್ಯವಿದ್ಕಾಧರಂ 
(ಮಲು. ೯-049). [ಸಂ.] 

ಪ್ರಚ್ಛದಪಟ (ನಾ). ೧. = ಪ್ರಚ್ಛದ ೧. ೨. - ಪ್ರಚ್ಛದ ೨: 
“ನಿಚೋಳಃ, ಪ್ರಚ್ಛೆದಪಟಃ -- ೨ ಮೇಲುಹಾಸಿಗೆ. ಹಾಸಿಗೆ ಮೇಲೆ 
ಹುಸುವ ನೌರುಬಟ್ಟೆ'' (ಸಿರ್ಕಾಂತಿ. ೨೦೪). [ಸಂ.) 

ಪ್ರಚ್ಛನೆ (ನಾ). ೧. ಪ್ರಶ್ನೆಯನ್ನು ಕೇಳುವುದು; ಪ್ರಶ್ನಿಸುವುದು. 
೨. [ಜೈನ] ವಾಚನೆ, ಪ್ರಚ್ಛನೆ, ಅನುಪ್ರೇಕ್ಷೆ, ಚಿಂತನೆ ಮತ್ತು 
ಧರ್ಮೊೋಪದೇಶಗಳೆಂಬ ಸಾ ಿಧ್ಯಾಯದ ಐದು ಭೇದಗಳಲ್ಲಿ 
ಎರಡನೆಯದು ; (ತಿಳಿಯಬೇಕಾದ ವಿಷಯದಲ್ಲಿ ಸಂಶಯವನ್ನು 
ಪರಿಹರಿಸಿಕೊಳ್ಳಲು ಹಾಗೂ ನಿಷ್ಕೃಷ್ಟಜ್ಞಾನವನ್ನು ಪಡೆಯಲು). 
ತಿಳಿದವರನ್ನು ಕೇಳುವುದು : ತನಗೆ ಸಂದೇಹಮಾದುದಂ ವೆಣರೆ 
ಬೆಸಗೊಳ್ಳುದುಂ ಪ್ರಚ್ಛನೆಯೆಂಬುದು (ಕ್ರಾಕಕಾ: ೪6). [ಸಂ. ಪ್ರಚ್ಛನಾ] 

ಪ್ರಚ್ಛನ್ನ (ಗು). ೧. ಮುಚ್ಚಿರುವ; ಹೊದಿಸಿರುವ : ನೀಲವಸನ 
ಪ್ರಚ್ಛನ್ನಪರ್ಯಂಕಮಂಡಳದೊಳ್‌ ಕುಳ್ಳಿರ್ದ ಕೋಮಳೆಯಂ 
ದೂರದೆ ನೋಡಿ ಕಂಡನರಸಂ ಕಾದಂಬರೀದೇವಿಯಂ (ಕಾದಂಪೂ- ೦೦೧೩): 
೨. ವೇಷಾಂತರದ ; ಛದ್ಮವೇಷದ : - ಎವಿಧವೇಷವಿದ್ಯಾಶಾರದ 
ಪ್ರಚ್ಛನ್ನಪ್ರಣಿಧಿಗಳಂ ಪ್ರಯೋಗಿಸಿಯು೦ (ಕಂಠ್ರಫು. ೨-೬೧) ; ಕಲಿಯುಗದ 
ಪ್ರಚ್ಛನ್ನ ಕಲ್ಮಿ ಸತ್ಕಾಗ್ರಹಿ ! (ಶಾಂಕ೫, ೨೦-೦೭). (ನಾ). ೩. ಗೋಪ್ಯ; 
ರಹಸ್ಯ; ಗುಟ್ಟು : “ಹಃ, ಪ್ರಚ್ಛನ್ನಂ . . . ರಹಸ್ಯಂ, ಗುಹ್ಕಂ- ಈ 
೯ ಏಕಾಂತಂ” (ತಳಾಯು, ೦೦೭-೨೩) ; ಪ್ರಚ್ಚನ್ನಮುಪ್ಪೆಡೆಯೊಳ* ಮೃತಕ. 
ಸೆಜ್ಜೆಯೊಳಿರ್ದು ಸಂನ್ಯಸನಂಗೆಯತ್ಹಿ (ವಠ್ಮಾರಾ- ೨೯೦) ; ಬೆನ್ನೊಳೆ 
ಪೋದಂ . . . ಅರಸಂ ಪ್ರಚ್ಛನ್ನದಿಂ (ಯಕೋಶ. ೨-೪6). ೪. ಕಣ್ಣಿಗೆ 
ಕಾಣದಿರುವವನು; ಅಗೋಚರ; ಪರಮಾತ್ಮ : ಸ್ವೇಚ್ಛಾಶೀಲನ 
ಪ್ರಚ್ಛನ್ನನ. - .ನುತಿಪೆಂ (ಉರ್ಮರೇ. ೬-0). ೫. ರಹಸ್ಯವಾದ ದ್ವಾರ; 
ಒಳಬಾಗಿಲು : “ಪ್ರಚ್ಛನ್ನಂ, ಅಂಶರ್ದ್ವಾರಂ. ೨ ಒಳಬಾಗಿಲ ಹೆಸರು, 
ರಹಸ್ಯವಾದ ಬಾಗಿಲು” (ಸಿಕ್ಕಾಂತಿ- ೦೦೨). ಹ. ನಡುನಡುವೆ ಕಂಡಿ 
ಗಳುಳ್ಳ ಅಡ್ಡಪಟ್ಟಿಗಳ ಚೌಕಟ್ಟು; ಜಾಲಂದ್ರ. ೭. ಬಂದೂಕು 
ಮೊದಲಾದುವುಗಳಿಂದ ಹೊಡೆಯುವುದಕ್ಕಾಗಿ ಅಥವಾ ಗಾಳಿ ಬೆಳಕು 
ಬರುವುದಕ್ಕಾಗಿ ಗೋಡೆಯಲ್ಲಿ ಮಾಡಿರುವ ಕಿರಿದಾದ ಉದ್ದ 
ಕಂಡಿ. ೮. ತಪ್ಪಿಸಿಕೊಂಡಂ ಹೋಗಲು ಅನಂಕೂಲವಾಗುವಂತೆ 
ಕೋಟಿ ಮೊದಲಾದುವುಗಳಲ್ಲಿ ಮಾಡಿರುವ ಕಂಡಿ. [ಸಂ.) 


40 ಪ್ರಚ್ಛನ್ನತೆ (ನಾ). ಮುಚ್ಚುವುದು ; ಮರೆಮಾಚುವುದು : ಸಂಭಾಷಣೆಯ 


ವಿಮರ್ಶತ್ಯಕಪರಿಶೀಲನೆಯಲ್ಲಿ ಸಹಜವರೌನದ ಮತ್ತು ಒಮ್ಮೊಮ್ಮೆ 
ಉದ್ದೇಶಪೂರ್ವಕ ಪ್ರಚ್ಛನ್ನತೆಯ ಅಗತ್ಯಗಳಿಗೆ ಅವಕಾಶ ಕೊಡಬೇಕಾಗು 
ವುದ (ಸಾಹಿಪ್ರ. ೧೪೫)-. [ಸಂ. ಪ್ರಚ್ಛನ್ನತಾ] 

ಪ್ರಚ್ಛನ್ನವೇಷ (ನಂ). ವೇಷಾಂತರ ; ಮಾರುವೇಷ : ಕದ್ದೋಡಿ ಬಂದು 
ಪ್ರಚ್ಛನ್ನವೇಷದಿ ಕಳ್ಳರಲ್ಲಿರಲು ಭೂತಿಲಕನೃಪತಿ ಹಿಡಿತರಿಸಿ ಕೇಳಿ 
(ಗುರುಕಾ. 6.೬೨). [ಸಂ.) 


ಪ್ರಚ್ಛರ್ದಿಕೆ ೬೦೨೮ ಪ್ರಜಾಪತಿ 
ಪ್ರಚ್ಛರ್ದಿಕೆ (ನಾ). ೧. ವಾಂತಿ; ಕಾರಿಕೆ ; ವಮನ: “ಪ್ರಚ್ಛರ್ದಿಕಾ,, |ಪ್ರಜಾತೆ (ನಾ). ಬಾಣಂತಿ; ಪ್ರಸೂತೆ: “ಜಾತಂ ಪ್ರಜಾತಂ 
ವಮಿಃ, ವಮಥು। -_೩ ಕಕ್ಕುರೋಗ, ವಾಂತಿ, ವಮನ” (ಸಿರ್ಕಾಂತಿ. ೦೪೪)- ಪ್ರಸೂತೆಯೆನೆ ಬಾಣಂತಿಯಕ್ಕು” (ಮುಂಗರಾ. 0-6). [ಸಂ. ಪ್ರಜಾತಾ] 


೨. ವಾಂತಿ ಮಾಡಿಸುವ ಔಷಧಿ. (ಸಂ- ಪ್ರಚ್ಛರ್ದಿಕಾ] 

ಪ್ರಚ್ಛಾದನ (ನಾ). ೧. ಮುಚ್ಚಿಡುವುದು; ಕಾಣದಂತೆ ಮಾಡಂವುದು : 
ಸ್ವಗುಣಪ್ರಜ್ಭಾದನಮನ್ಯೆಗುಣಾವಿಷ್ಯರಣಂ . . . ಉಚ್ಛೆಗೋತ್ರದಾಸ್ರವ 
ಮಕ್ಕ್ಯಂ (ಸುಕುಮಾ. 6-೨೩). ೨. ಹೊದೆಯವ ವಸ್ತ್ರ; ಉತ್ತರೀಯ. 

[ಸಂ-] 

ಪ್ರಚ್ಛಾದಿತ (ಗು). ೧. ಹೊದಿಸಿದ; ಆಚ್ಛಾದಿಸಿದ. ೨. ಬಚ್ಚಿಟ್ಟ; 
ಮರೆಮಾಡಿದ. [ಸಂ.7 

ಪ್ರಚ್ಛಾದಿಸು (ಕ್ರಿ). ಮುಚ್ಚು; ಮರೆಮಾಡು : ರಾಹುವಿನ ವಿಮಾನಂ 
* * * ಚಂದ್ರವಿಮಾನಮಂ ಪ್ರಚ್ಛಾದಿಸಿ ಷಣ್ಮಾಸಕ್ಕೊಮ್ಮೆ ಪುಣ್ಣವಿಂಯ 
ಕಡೆಯೊಳು ಸೋಮಗ್ರಹಣಮಕ್ಕುಂ (ಕ್ರಾಪಣಾ. ಇ0) - 

[ಪ್ರಚ್ಛಾದನ4- -- ಇಸ್ಕು) 

ಪ್ರಜ (ನಾ). ೧. ಹುಟ್ಟು; ಜನ್ಮ; ಉತ್ಪತ್ತಿ. ೨. ಸಂತತಿ; ಸಂತಾನ. 
೩. ಒಂದಂ ಸಂತತಿಗೆ ಸೇರಿದ ವ್ಯಕ್ತಿ; ವಂಶಜ. ೪. ಮನಂಷ್ಯ 
ಜಾತಿ; ಮಾನವಕುಲ. ೫. ಸೃಷ್ಟಿಯಾದ ಯಾವುದೇ ಜೀವಿ. 
೬. ಒಂದು ದೇಶದಲ್ಲಿ ವಾಸಿಸುವ ಜನ; ಪ್ರಜೆ: ಸೃಜಿಸಿದಳು 
ಭೂವನಿತೆ ರಾಜನ ಪ್ರಜರ ಹಿತ ಸಾಧಿಸಲು ವಿಧವಿಧರಜತಮ್‌ಾಕ್ತಿಕ 
ಹೇಮರತ್ನಗಳನ್ನೂ ಮೋದದಲಿ (ಕಠುನಂ. 6-5೭); ನಾನು ನಾಳೆ ನಿಮ್ಮ 
ಕಚೇರಿಯಲ್ಲಿ ಬಂದು ಕುಳಿತುಕೊಳ್ಳುವೆ . . . ಎಲ್ಲ ಪ್ರಜರಿಗೂ ಶಿಸು 
(ತೋರಕಿ. ೪). ವಿ. ವೀರ್ಯ; ರೇತಸ್ಸು. [ಸಂ. ಪ್ರಜಾ] 

ಪ್ರಜನ (ಗು). ೧. ಸೃಷ್ಟಿಸುವ; ಉತ್ಪತ್ತಿಮಾಡುವ. (ನಾ). ೨. 
ಹಂಟ್ಟುವುದಂ ; ಜನಿಸಂವುದು. ೩. ಹುಟ್ಟಿಸುವುದು ; ಉತ್ಪತ್ತಿ 
ಮಾಡುವುದು. ೪. ಗರ್ಭಧಾರಣೆ ಮಾಡುವುದು. ೫. ಪಶುಗಳಿಗೆ 
ಗರ್ಭಧಾರಣೆ ಮಾಡಿಸುವುದು, - ಹೋರಿ ಕೊಡುವುದು:“ ಪ್ರಜನಃ, 
ಉಪಸರಃ - ೨ ದನಗಳ ಮೇಲೆ ಗೂಳಿಗಳು ಹಾರುವ ಸಮಯ?” 
(ಸಿರ್ಕಾಂಕಿ- ೩೬೪). " ಉಪಸರ ” ಹೋ. ೬. ಉತ್ಪತ್ತಿಗೆ ಕಾರಣ 
ವಾದುದು; ಜನನಹೇತು. ೭. ಜನನೇಂದ್ರಿಯ- [ಸಂ.7 

ಪ್ರಜನನ (ಗು). ೧. ಹುಟ್ಟಿಸುವ ; ಸೃಷ್ಟಿಮಾಡುವ : ಭೂಮಿತಾಯ್ಗೆ 
ಪ್ರಜನನಚಾಪಲ್ಯ (*ೌ9ಕರ್ಕ. ೪೯-೮); ನಿರ್ಜೀವಿಗಳಲ್ಲಿ ಪ್ರ ಜನನಕ್ರಿಯೆ ಇಲ್ಲ 
(ಕಂಕೋ. 21, ೩೨೦)- (ನಾ). ೨. ಹುಟ್ಟುವಿಕೆ ; ಜನನ. ೩. ಹುಟ್ಟಿಸು 
ವುದು; ಉತ್ಪತ್ತಿಮಾಡುವುದು : ಜೀವಿಗಳು ನಿರ್ಜೀವಿಗಳಿಗಿಂತ 
ಭಿನ್ನವೂಗಿರುವುದಕ್ಕೆ ಪ್ರಜನನ ಕೂಡ ಒಂದು ಕಾರಣ (ಕೋ. ೫1. ೩೨೦)- 
೪. ಗರ್ಭಧಾರಣೆ ಮಾಡುವುದು. ೫. ಪಶಂಗಳ ಗರ್ಭಧಾರಣೆ. 
೬. ಹೆರುವುದು; ಹಡೆಯುವುದಂ. ೭. ಸಂತಾನ; ಸಂತತಿ. 
೮. ಜನನೇಂದ್ರಿಯ. ೯. ವೀರ್ಯ ; ರೇತಸ್ಸು. [ಸಂ.]. 

ಪ್ರಜವ (ನು). ಹೆಚ್ಚಾದ ವೇಗ.-_ಚುರಂಕಂ: ನಿಜರಾಜ್ಯದೊಳುತ್ಬಶ್ತಿಯ 
ನಿಜಮಂ ಕಾಣಲ್ಯೆ ಭೂಪ ಮನಮಂ ಮಾಡಲ್‌ ಪ್ರಜವದೆ ಲೇಖಕ ಜನ 
ಕಾಗಜಮಂ ಬಟ್ಟೆಯಲಿ ಕಟ್ಟಿ ಪೊತ್ತರ್‌ ಪೆಗಲೊಳ್‌ (ಕರ್ನಾಕ. 3೪). [ಸಂ.7 

ಪ್ರಜಾತ (ಗು). ಹಂಟ್ಟಿದ; ಜನಿಸಿದ ; ಉತ್ಪನ್ನವಾದ : ಪಾತಕವ್ರಾತ 
ಪ್ರಜಾತನಿಕೇತನಂಗಳು ತುಡುಗುಣಿಗಳು ನಿಘಾತಕಮಣಕ್ರಿಯೆಗಳವಿಚಾರಿಗಳು 
ಕೋಪಿಗಳು (೭ಸಫು: 90-೬8). [ಸೆಂ] 

ಪ್ರಜಾತಂತ್ರ (ನಾ). ಪ್ರಜೆಗಳೇ ಪರಮಾಧಿಕಾರವನ್ನು ಹೊಂದಿರಂವ 
ಆಡಳಿತ ; ಪ್ರಜಾಪ್ರಭಂತ್ವ: ವ್ಯಾಕರಣವು ನಿರಂಕುಶಪ್ರ ಭುವನ ಶಾಸನ 
ವಲ್ಲ. `ಅದು ಧರ್ವಾನಿಷ್ಮ ಪ್ರಜಾತಂತ್ರ ಜನತೆಯ ರಾಜ್ಮಸಂವಿಧಾನ 
(ಸಂಕೋರ. ೮3). [ಸಂ.) 


೩8 


20 


ಪ್ರಜಾಧರ್ಮ (ನಾ). ೧. ಒಂದು ದೇಶದ ಪ್ರಜೆಗಳು ಅನುಸರಿಸ 
ಬೇಕಾದ ನಡವಳಿಕೆ, ಕರ್ತವ್ಯ : ಕುಲಧರ್ಮವೆಂದರೆ ಒಂದು ಕುಲ 
ದವರು ಮಾತ್ರ ಅನುಸರಿಸುವ ಸಂಪ್ರದಾಯವು ಅಥವಾ ಪದ್ಧತಿಯು. 
ರಾಜಧರ್ಮ ಪ್ರಜಾಧರ್ಮ ಇತ್ಯಾದಿಗಳಲ್ಲಿ ಕರ್ತವ್ಯ್ಮವೆಂದರ್ಥವು (ಆರ್ಯರ: 
0). ಪಿ. ಪ್ರಜೆಗಳಿಗೆ ಸಂಬಂಧಿಸಿದ ಹಕ್ಕು, ಕರ್ತವ್ಯ ಮೊದಲಾದ 
ವಿಷಯಗಳನ್ನು ಒಳಗೊಂಡಿರುವ ಶಾಸ್ತ್ರ; ಪೌರನೀತಿ : “ ಪ್ರಜೆಯ 
ಹಕ್ಕು -_- ಬಾಧ್ಯತೆಗಳನ್ನೂ ಕರ್ತವ್ಯಗಳನ್ನೂ ಕುರಿತ ಶಾಸ್ತ್ರ; ಪ್ರಜಾಧರ್ಮ, 
ಪ್ರಜಾನೀತಿ ” (ಂiv1cs- ಇಂಳಿ) - [ಸಂ.] 

ಪ್ರಜಾಧಿಪ (ನಾ). ಪ್ರಜೆಗಳ ಒಡೆಯ ; ಅರಸಂ; ರಾಜ: "ನೃಪತಿ 
ರಾಟ್‌ ರಾಜಂ ನರಾಮರಂ ಪಾರ್ಥಿವಂ ಕುಪಶಿ ಮೂರ್ಥಾಭಿಷಿಕ್ತಂ 
ಕ್ಷತ್ರಿಯಂ ಪ್ರಜಾಧಿಪನೆನಲ್ಕರೆಸಕ್ಕ್ಕು” (ನುಂಗಣ. ೬೮-0).  [ಸಂ.] 

ಪ್ರಜಾಧಿಪತ್ಯ (ನಾ). ಪ್ರಜೆಗಳ ಪರಮಾಧಿಕುರದಿಂದ ನಡೆಯುವ 
ಆಡಳಿತ ; ಪ್ರಜಾಪ್ರಭುತ್ವ: ಪ್ರಪಂಚದ ಅತ್ಯಂತ ಪುರಾತನ ಚಕ್ರಾಧಿ 
ಪತ್ಯಗಳಲ್ಲಿ ಒಂದಾದ ಚೀನಾ ೧೯೧೨ರಲ್ಲಿ ಪ್ರಜಾಧಿಪತ್ಯವಾಯಿತು (ಕೂತವ- 
೪0೭) - [ಸಂ.] 

ಪ್ರಜಾನೀತಿ (ನಂ).  ಪ್ರಜಾಧರ್ಮ ೨: “ಪ್ರಜೆಯ ಹಕ್ಕುಬಾಧ್ಯತೆ 
ಗಳನ್ನೂ ಕರ್ತವ್ಮಗಳನ್ನೂ ಕುರಿತ ಶಾಸ್ತ್ರ : ಪ್ರಜಾಧರ್ಮ; ಪ್ರಜಾನೀಶಿ 
(೦1೪108 - ಇಂಳನಿ)- [ಸಂ.7 

ಪ್ರಜಾನುರಾಗ (ನಾ). ಪ್ರಜೆಗಳ ಪ್ರೀತಿಗೆ ಪಾತ್ರನಾದವನಂ : 
ಅತಿಪ್ರ ವರ್ಧೆನಪ್ರ ಜಾನುರಾಗನುಮತಿಪ್ರ ಬಲರಣರಾಮನುಮೆನಸಿದೆ ರಣ 
ರಂಗಸಿಂಹನಿಂ . ° ಪುಟ್ಲಿದಂ (ಗರಾಮೂ. ೨-೭ ಪ). ([ಸಂ.] 

ಪ್ರಜಾಪಕ್ಷೀಯ (ನಾ). ಪ್ರಜಾಪಕ್ಷಪೂತಿಯಾದ ವ್ಯಕ್ತಿ; ಪ್ರಜೆಗಳ 
ಹಿತಚಿಂತಕನಾದವನು : ಮಂತ್ರಿ ಯಾದವನೊ ನಿಜವಾಗಿ ಪ್ರಜಾ 
ಪಕ್ಷೀಯನಾಗಿದ್ದಲ್ಲಿ ಅವನ ಮೇಲುಸ್ತುವಾರಿ ಒಹುಮಟ್ಟಿಗೆ ಸಹಾಯಕಾರಿ 


ಯಾಗುತ್ತದೆ (ಕಾಶ್ಮಕಾ. ೩೪೭)- [ಸಂ]. 
ಪ್ರಜಾಪತಿ (ನಾ). ೧. ಪ್ರಜೆಗಳನ್ನು ಸೃಪ್ಪಿಮಾಡುವವನು ; 
ಸೃಷ್ಟಿಕರ್ತ ; ಪರಮಾತ್ಮ. ೨. ಬ್ರಹ್ಮ: “ಬ್ರಹ್ಮಾ... 


ಪ್ರಜಾಪತಿಃ, ಪಿತಾಮಹಃ, ಜಗತ್ಶರ್ತಾ, ವಿಶ್ವಾತ್ಮಾ, ಕಮಲಾಸನ; -- 
ಈ ೨೦ ಬ್ರಹ್ಮನ ಪೆಸ೦*7 (ಹರಾಯಃ. ೨-೭); ಪ್ರಜಾಪಶಿಯ ರೂಪ 
ನಿರ್ಮಾಣಕೌಶಲಮುಮಂ ನೀನುಂ ಕುಣ್ಣೆಯೆಂದೆಂತಾನುಮಿಲ್ಲಿ 
ಗೊಡಗೊಂಡು ಬಂದೆ೦ (ಕಾದಂಉ. 90): ಅಪ್ರತಿಮಪ್ರಜಾಪತಿಸಮಾನ 
ನೆನೆನ್ನ ಮಗಳ್ನೇನಾನುಮುಪಾಯದ ವತಾಯೆಯಿಂ ವ್ರತವಂನಾಗ್ರಹ 
ದಿಂದವೆು ನೀವಿಂತೀವುದಿದಾವುದು ಸಮ್ಮುದಂ. (ಸುಕುಮಾ. ೭-೩೪) - 
೩. ವಿಷ್ಣು. ೪. ಪ್ರಜಾಸೃಷ್ಟಿಗಾಗಿ ಬ್ರಹ್ಮನಿಂದ ಮೊದಲು 
ಸೃಷ್ಟಿ ಹೊಂದಿದ ಹತ್ತುಜನ ಸೃಷ್ಟಿಕರ್ತರು ; ಬ್ರಹ್ಮನ ಮಾನಸ 
ಪುತ್ರರು ; ಐ ಮರೀಚಿ, ಅತ್ರಿ, ಅಂಗಿರಸ್ತೂ, ಪುಲಸ್ತ್ಯ. ಪುಲಹ, 
ಕ್ರತಂ. ಪ್ರಚೇತಸ, ವಸಿಷ್ಠ, ಭೃಗು ಮತ್ತು ನಾರದ. ಇವರು 
ದಶಪ್ರಜಾಪತಿಗಳಂ. ಈ ವಿವರಣೆಯು ಬಗೆಗೆ ಭಿನ್ನಾಭಿಪ್ರುಯಂವೂ 
ಇದೆ. ಬ್ರಹ್ಮ, ಸ್ಥಾಣು, ಮನು, ದಕ್ಷ, ಭೃಗು. ಧರ್ಮ, 
ಯಮ, ಮರೀಚಿ, ಅಂಗಿರಸ್ಸು, ಅತ್ರಿ, ಪುಲಸ್ತ್ಯ, ಪುಲಹ, 
ಕ್ರತು, ವಸಿಷ್ಠ. ಪರಮೇಸ್ಮಿ, ವಿವಸ್ವಾನ್‌, ಸೋಮ, ಶರ್ದವಂ, 
ಕ್ರೋಧ, ಅರ್ವಾ ಮತ್ತು ಪ್ರೀತ--ಈ ಇಪ್ಪತ್ತೊಂದು ಜನ 
ಪ್ರಜಾಪತಿಗಳೆಂದು ಮಹಾಭಾರತದ ಮೋಕ್ಷಧರ್ವಪ್ರಕರಣದಲ್ಲಿ 
ಹೇಳಿದೆ. ೫. ವಿಶ್ವಕರ್ಮ. ೬. ಸೂರ್ಯ. ೭. ಅಗ್ನಿ. 


ಪ್ರಜಾಪತಿತ್ವ 
೮. ಇಂದ್ರ. ೯. ಮನಂ. ೧೦. ಪ್ರಜೆಗಳ ಒಡೆಯ; ಅರಸ; 
ರಾಜ: “ರಾಜಾ, ರಾಜನ್ಮಃ, ರಾಟ್‌, ಪ್ರಜಾಪತಿಃ . . . ಲೋಕ 
ಪಎಲ;---ಈ ೧೨ ಅರಸು”. (ಹಾಯು. ೬೪-೨೬೭). ೧೧. ಅಳಿಯ; 


ಜಾವರಾತ. ೧೨. ತಂದೆ: ಜನಕ. ೧೩. ಒಂದು ಯಾಗದ 
ಹೆಸರು. ೧೪. ಹಿಂದೂಕಾಲಮಾನದ ಅರಂವತ್ತು ಸಂವತ್ಸರಗಳಲ್ಲಿ 
ಒಂದು. ೧೫. ಪುರುಷನ ಜನನೇಂದ್ರಿಯ ; ಶಿಶ್ನ: ಯಿ ದರ್ಮಕೆ 
ಆಳುಪಿದವ ಕತ್ತೆ ಪ್ರಜಾಪತಿಗೆ ಆಳುಪಿದಾಗೆ (ಠಂ. ೦೯೩೦, 3೫-೨೦ ; 
1666) - [ಸಂ. ) 

ಪ್ರಜಾಪತಿತ್ವ (ನಾ). ಅರಸುತನ; ರಾಜತ್ವ: ಕುಲಧ್ವಜ ಬೆಸಸು 
ನಿನ್ನವೋಲೀ ಪ್ರಜಾಪತಿತ್ವಕ್ಕೆ ಮುನ್ನ ನೋಂತರುಮೊಳರೇ (ಫು. 
6-೬೩)- [ ಸಂ.) 

ಪ್ರಜಾಪತಿಯೋಗ (ನಾ). [ಜ್ಯೋತಿ] ಶಂಭಕಾರ್ಯಗಳಿಗೆ ಪ್ರಶಸ್ತವಾದ 
ಇಪ್ಪತ್ತೇಳಂಯೋಗಗಳಲ್ಲಿ ಇಪ್ಪತ್ತೈದನೆಯ ಬ್ರಹ್ಮವೆಂಬ ಯೋಗ; 
ಬ್ರಹ್ಮಜ್ಞಾನೋತ್ಪತ್ತಿಗೆ ಸೂಕ್ತವಾದ ಕಾಲ: ಕೃತ ಭವ್ಮೋತ್ಸವ 
ಮಾಘಶುದ್ಧದಶಮಾಪುಣ್ಕಾಹಯುಕ್ತಂ ಪ್ರಜಾಪತಿಯೋಗಂ ಬಿರೆದಂದು 
೬. ಆದುದಂದಜಿತತೀರ್ಥೇಶಾಬ್ದಮಿತ್ರೋದಯಂ (68ಫು. ೩-೨೨). [ಸಂ.) 

ಪ್ರಜಾಪತಿವ್ರತ (ನಾ). ಪ್ರಾಜಾಪತ್ಕ, ಸೌವಮ್ಮೂ, ಆಗ್ನೇಯ ಮತ್ತು 
ವೈಶ್ವದೇವ ಎಂಬ ನಾಲ್ಕೂ ವೇದವ್ರತಗಳಲ್ಲಿ ಒಂದಂ; ಪ್ರಾಜಾ 
ಪತ್ಯವ್ರತ : ಪ್ರಜಾಪಪವ್ರ ಶವೇ ವಂಂತಾದವುಗಳನ್ನು ಬಿಟ್ಟರೆ ಎಕ್ಕ 
ಕಡೆಗಳಲ್ಲಿಲ್ಲ ಪ್ರತಿಷೇಧಕ್ಕೆ ಇದೇ ಅರ್ಥವು ಎಂದು ನಮ್ಮ ಅಭಿಪ್ರಾಯ 
(ವ್ರಿತ್ಮರಾ. 5೩). [ಸಂ. ] 

ಪ್ರಜಾಪಾಲನ (ನಾ). ಪ್ರಜೆಗಳನ್ನು ಕಾಪಾಡುವುದು: ಕ್ಷಶ್ರಿಯಜಾತಿಗೆ 
ಸತ್ಯತ್ಯಾಗಪ್ರ ಜಾಪಾಲನಶರೆಣಾಗತರಕ್ಷಣಪ್ರ ಹರಣಕ್ಷವತಾದಿಗುಣಾಚರಣಮು 

. ನಿಜ್‌ಸಿ (ಅಂತು. 6-೬೩ ವ). [ಸಂ.] 

ಪ್ರಜಾಪಾಲನೆ (ನು). ಇ ಪ್ರಜಾಪಾಲನ : ಹಿಂದಿನ ಕಾಲದಲ್ಲಿ ಪ್ರಜಾ 
ಪಾಲನೆಯೇ ರಂಜನ ಮುಖ್ಯಕರ್ತವ್ಯವಾಗಿದ್ದಿತು (ರೂಂ). 

[ಸಂ. ಪ್ರ ಜಾಪಾಲನ] 

ಪ್ರಜಾಪ್ರತಿನಿಧಿ (ನಾ). ಪ್ರಜೆಗಳಿರುವ ಆಡಳಿತಾಧಿಕಾರವನ್ನು ನಿರ್ವಹಿ 
ಸುವುದಕ್ಕಾಗಿ ಮತದಾನದ ಮೂಲಕ ಆರಿಸಿ ಬಂದ ಮುಂದಾಳು: 
ಪ್ರಜಾಪ್ರತಿನಿಧಿಗಳೂದ ದೇಶಪ್ರಮುಖರು ಸಮರ್ಥರೂ ಯೋಗ್ಮರೂ 
ಆಗಿರಬೇಕೆಂಬುದು ಸ್ವತಃ ಸಿದ್ಧವಾದ ಸಂಗತಿ (ರಾಜ್ಮಶಾ- ೨೬೦). [ಸಂ.7 

ಪ್ರಜಪ್ರತಿನಿಧಿಸಭೆ (ನಾ). (ರಾಜ್ಯದ ಆಡಳಿತವಿಚಾರಗಳಲ್ಲಿ ಸಲಹೆ 


ವಂಂ* 


ಕೊಡಲು ನೇವಿಂತರಾದ) ಚುನಾಯಿತ ಪ್ರತಿನಿಧಿಗಳ ಸಭೆ: 
ಪ್ರಜಾಪ್ರಶಿನಿಧಿಸಭೆ, ನ್ಮಾಯವಿಧಾಯಕಸಭೆ ಮುಂತಾದ ಸಂಸ್ಥೆಗಳಲ್ಲಿ 


`ಮೆಂಂಬರು' ಗಳಾಗಿರುವವರು ಮತ್ತು ಹಾಗೆ ಸದಸ್ಕರುಗಳಾಗಲು ಬಯಸು 
ವವರು (ಸಾಹಿಶ- ೪6). [ಪ್ರಜಾಪ್ರತಿನಿಧಿ + ಸಭೆ] 

ಪ್ರಜಾಪ್ರಭುತ್ವ (ನಾ). ೬ ಪ್ರಜಾಧಿಪತ್ಯ : ಆಧುನಿಕ ಪ್ರಜಾಪ್ರಭುತ್ವವು, 
ರಾಜದ ವಿಶಾಲತೆಯ ಕಾರಣದಿಂದ, ಪ್ರತಿನಿಧಿಪ್ರಭುತ್ವವನ್ನು ಒಪ್ಪಲೇ 
ಬೇಕಾಯಿತು (ಉತ. 9) ಪ್ರಜಾಪ್ರಭುತ್ವವು ಇಂದಿನ ಜಗತ್ತಿನಲ್ಲಿ 
ಪ್ರಚಲಿತವಾದ ಒಂದು ನಿಯಂತ್ರಣ ಪದ್ಧತಿಯಾಗಿದೆ (ನವ್ಮಕಾ. ೦೭). 

[ ಸಂ.) 

ಪ್ರಜಾವತಿ (ನಾ). ೧. ಮಕ್ಕಳುಳ್ಳವಳು. ೨. ತಾಯಿ; ಜನನಿ. 
೩. ಸಹೋದರನ ಹೆಂಡತಿ; ನಾದಿನಿ: “ಪ್ರಜಾವತೀ, ಭ್ರಾತ್ಮ 
ವಧೂ;._ಈ ೨ ನಾಮ(ದಿ]ನಿ” (ಹಗಾಯು- 68-೩50); “ನಾದಿನಿ ಪ್ರಜಾವತಿ 
ಯಕ್ಕು” (ಮಂಗರ- ೯೨-೦೨). (ಸಂ, ಪ್ರಜಾವತೀ] 

ಪ್ರಜಾಲ (ನಾ). ದೊಡ್ಡ ಗುಂಪು, ಸಮೂಹ : ಭಾಳಾಕ್ಷನಂ ಸ್ತೂತಿಒ 


೬೦೨೯ 


25 


35 


40 


ಪ್ರಜಾಸ್ವಾತಂತ್ರ್ಯ 


ಯೊಲಿಸನ್ಯ ಸಮಯಪ್ರ ಜಾಲಮಂ ಗೆಲಿದ 
(ರಿತ. ೦-೦೬). [ಸಂ.) 
ಪ್ರಜಾಸಂಬಂಧಾಂತರ (ನಾ). [ಜೈನ] ಜೈನೆಬ್ರಾಹ್ಮಣನಿಗಿರಬೇಕಾದ 
ಹತ್ತು ಬಗೆಯ ಅಧಿಕಾರಗಳಲ್ಲಿ ಒಂದು; ಐ ಜೈನಗ ಸಂಥವಾದ 
ಉಪಾಸನಾಧ್ಯಯನ ಸೂತ್ರದಲ್ಲೂ ಸಂಸ್ಕೃತ ಭಾಷೆಯಲ್ಲಿರಂವ 
ಆದಿಪುರಾಣದಲ್ಲೂ ಹತ್ತುಬಗೆಯ ಅಧಿಕಾರಗಳನ್ನೂ ಜೈನಬ್ರಾ ಹ್ಮಣ 
ನಿಗೆ ಉಪದೇಶ ಮಾಡಲಾಗಿದೆ. ೧. ಅತಿಬಾಲವಿದ್ಯೆ ಬ್ರಾಹ್ಮಣನು 
ಬಾಲ್ಯದಿಂದಲೆ ಯಾವ ವಿದ್ಯೆಯನ್ನು ಕಲಿಯಲು ಪ್ರಯತ್ನ ಮಾಡಿ 
ಸಾಧಿಸಿದನೊ ಆ ವಿದ್ಯೆ. ೨. ಕುಲಾವಧಿ-ಕಂಲಾಚಾರವನ್ನು 
ರಕ್ಷಿಸುವುದು. ೩. ವರ್ಣೋತ್ತಮತ್ವ. ಇತರ ವರ್ಣಬವರಿಗಿಂತ 
ತಾನು ಮೇಲೆನಿಸಿರುವುದಂ. ೪. ಪಾತ್ರತ್ವ -ಗುಣಾಧಿಕನಾಗಿರುವು 
ದರಿಂದ ದಾನಮಾನಾದಿಗಳಿಗೆ ಸತ್ಪಾತ್ರನಾಗಿರಂವಿಕೆ. ೫. ಸೃಷ್ಟೃಧಿ 
ಕಾರಿತೆ-ತೀರ್ಥಂಕರರಿಂಹ ಜನ್ಮ ತಾಳಿ ಪ್ರಾಚೀನಕಾಲದಿಂದಲೂ 
ಬಂದಿರುವ ಧರ್ಮವನ್ನೇ ಪ್ರಚಾರಮಾಡುವುದು. ೬. 
ವ್ಯವಹಾರೇಶಿತ್ವ-ಜೆ ಓ[ನಧರ್ಮಾವಲಂಬಿಗಳಾದವರಿಗೆ ಪಾ ್ರ್ರಯಶ್ಚ್ಚಿತ್ತ 
ಮೊದಲಾದ ವ್ಯವಹಾರಗಳನ್ನು ಜೈನಸಂಪ್ರದಾಯಾನುಸಾರವ:ಗಿ 
ನಿರ್ವಹಿಸಂವ ಹೊಣೆಗಾರಿಕೆ, -. ಸ್ವಾತಂತ್ರ್ಯ. ೭. ಅವಧ್ಯತ್ವ- 
ಸಾಮಾನ್ಯವಾಗಿ ಯಾವ ಪ್ರಾಣಿಗಳನ್ನೂ ಕೊಲ್ಲಬಾರದು. ವಿಶೇಷ 
ವಾಗಿ ಬ್ರಾಹ್ಮಣನನ್ನಂತೂ ಕೊಲ್ಲಲೇಬಾರದಂ. ಅವನು ವಧೆಗೆ 
ಯೋಗ್ಯನಲ್ಲ, ಅವಧ. ೮. ಅದಂಡ್ಯತ್ವ - ಬ್ರಾಹ್ಮಣನು ದಂಡನೆಗೆ 
ಅರ್ಹನಲ್ಲ, ಶಿಕ್ಷಾರ್ಹನಲ್ಲ. ೯. ಮಾನಾರ್ಹತೆ _ ಬ್ರಾಹ್ಮಣನು 
ಎಲ್ಲರ ಮನ್ನಣೆಗೂ ಪಾತ್ರನಾದವನಂ. ಎಲ್ಲರೂ ಅವನನ್ನು 
ಗೌರವಿಸಬೇಕು- ೧೦. ಪ್ರಜಾಸಂಬಂಧಾಂತರ - ಹೇಗೆ ಸಿದ್ಧರ:ನವು 
ತನ್ನೊಡನೆ ಸಂಬಂಧ ಹೊಂದಿದ ಲೋಹಗಳನ್ನೆಲ್ಲಾ ಚಿನ್ನವನ್ನಾಗಿ 
ಮಾಡುವುದೋ ಹಾಗೆ ತನ್ನ ಸಂಗವನ್ನು ಮಾಡಲು ಬಂದ ಎಲ್ಲ 
ರನ್ನೂ ತನ್ನಂತೆಯೇ ಒಳ್ಳೆಯವರನ್ನಾಗಿ ಮಾಡಿ, ತಾನು ಮಾತ್ರ 
ತನ್ನತನವನ್ನು ಉಳಿಸಿಕೊಂಡಿರಂವಿಕೆ : ಅತಿಬಾಲವಿದ್ಯಾಕುಲಾವಧಿ 
ವರ್ಣೋತ್ತಮತ್ತ ಪಾತ್ರತ್ವ ಸೃಷ್ಟೃಧಿಕಾರ ವ್ಯವಹಾರೇಶಿತ್ವಾವಧ್ಯತ್ವಾ 
ದಂಡ್ಕತ್ವ ಮಾನಾರ್ಹತ್ವ ಪ್ರಜಾಸಂಟಧಾಂತರಮೆಂಬ ಪತ್ತುಮಧಿಕಾರಂ 
ಗಳುಮನಃಖಔಪಿ (ಆರಿಫು- ೦೩-0೬ವ): ದಶಾಧಿಕಾರಮುಪಾಸಕಾಧ್ಯಯನದೊಳ್ಬೇ 
ವ6್ವಿದವಾವುವೆಂದಡೆ ಅತಿಬಾಳೆವಿದ್ಯೆಯುಂ . . - ಪ್ರೆಜಾಸಂಬಂಧಾಂತರ 
[ಕಾಕಂ- ಪ್ರಜಾಸಂಬಂಧತ್ವ1-ಂುವೆಂದು. ದಶವಿಧಮುಮಕ್ಕುಂ (ಕಾವು. 


ಹರೀಶ ಶರಂ 


3೩9): [ಸಂ.] 
ಪ್ರಜಾಸತ್ತೆ (ನಾ). = ಪ್ರಜಾಧಿಪತ್ಕ : ಪಟೇಲಸಾಹೇಬರು . - - ಪ್ರಜಾ 
ಸತ್ತೆಯ ಈ ಕಾಲದಲ್ಲಿ ಪ್ರಜರ ಬೇಡಿಕೆಗೆ ಗೌರವ ಕೊಟ್ಟು . . . ನಮ್ಮ 


ಪ್ರಾಂತವನ್ನು ಕೊಡಬೇಕು (ಹಕ್ಕೊಂಠ. ೦೦3) : ನಿಜವಾದ ಪ್ರಜಾಸತ್ತೆಯ 
(Democratic) ಸವಮಾಜನು ಏರ್ಪಡಬೇಕಾದರೆ . , ಸಹಕಾರಬುದ್ಧಿ 
ಯಿಂದ ವರ್ಶಿಸುವುದು ಹೆಚ್ಚಬೇಕು (ಕ್ರಿಹಾಾಶಿ. ೦೪೨). [ಸಂ. ಪ್ರಜಾಸಶ್ತಾ] 
ಪ್ರಜಾಸರ್ಕಾರ (ನಾ). ಪ್ರಜಾಧಿಪತ್ಯ : ಭಾರತವು ಪ್ರಜಾ 
ಸರ್ಣರಪದ್ಧ ತಿಯನ್ನೂ ಗ್ರಾ ಮಾಡಳಿತವ್ಯವಸ್ಥೆಯ ಮೂಲಕ ನಮಗೆ 
ಕೃಪೆ ಮಾಡಿದ ನನೀ ತಾಯಿ "ಭಾರದ: ೩68). [ಸು. (ಪ್ರಜಾ 4-ಸರ್ಕಾರ)] 
ಪ್ರಜಾಸ್ವಾತಂತ್ರ್ಯ (ನಾ). ಮಾನವನ ಆಜನ್ಮಸಿದ್ಧವಾದ ಹಾಗೂ 
ವಂೂಲಭೂತವಾದ ಸ್ವಾತಂತ್ರ್ಯ : ಒಂದು ಸ್ವತಂತ್ರರುಷ್ಟ ದಲ್ಲಿ 
ಜನರಿಗಿರುವ ಪರಮಾಧಿಕಾರ : ಒಂದು ದೇಶದ ಪ್ರಜಾಸ್ವಾತಂತ್ರ್ಯಗಳ 
ನಿರಾಕರಣೆಯೆಂದರೆ ಅಲ್ಲಿ ನಿರಂಕುಶಆಡಳಿತವಿದೆಯೆಂದೇ ಪರಿಗಣಿಸಲಾಗು 
[ಸಂ.) 


ತ್ತದೆ (ಕಂಕೋ. x1. ೩೩೦). 


ಪ್ರಜಾಹಿತ ೬೦೩೦ ಪ್ರಜ್ಞಾವಾದಿ 
ಪ್ರಟಾಸಿತ (ನಾ). ಜನರ ಕ್ಷೇಮ,--ಸೌಖ್ಯ : ಪ್ರಜಾಹಿತವೂ ೩, ತಿಳಿಸುವುದು ; ಕಲಿಸಂವುದು. ೪. [ಜೈನ] ಒಬ್ಬ ದೇವತೆಯ 
ಮತ್ತೂ ಧರ್ಮಸಹಿಷ್ಣುತೆಯೊ ಈತನಲ್ಲಿ ನೆಲೆಸಿತ್ತು (ಕೊಳಂಬ- ೨೪) ; ಹೆಸರು ; ವಿದ್ಮಾದೇವಿ. [ಸಂ.] 
ಪತ್ರಿಕೆ . . . ಪ್ರಜಾಹಿತಸಾಧನಾಧ್ಯೇಯದಿಂದ ಸಮಾಜದಲ್ಲೊಂದು| |ಪ್ರಜ್ಞಪ್ತಿಎದೆ, (ನಾ). [ಜೈನ] ಒಂದು ಬಗೆಯ ವಿದ್ಯೆ: ಅವರ್ಗಂ 
ಆಪೂರ್ವಸ್ಥಾನಮರ್ಯಾದೆಯನ್ನು ಕಲ್ಪಿಸಿಕೊಂಡಿರುತ್ತದೆ (ಕರಿಕೋ. ಪ್ರಜ್ಞ ಪ್ತಿವಿದ್ಧೆ ಮೊದಲಾಗಿ ಕುಲಜಾತಿಸಾಧಿತವ್ಯಿದೆ ಗಳ್‌ ಪೆಲವುಂ 
1» ೦೮೬) - [ಸಂ.) [ ಬೆಸಕೆಯ್ವುವು (ರಿಪು. ೯-೦೨೦ ಠ) ; ಅಂತು ಪ್ರಜ್ಞಪ್ತಿವಿದ್ಯಾಲುಭಾಂತ 


ಪ್ರಜೆ (ನಾ). ೧. ಹುಟ್ಟು ; ಜನ್ಮ : ಉತ್ಪತ್ತಿ. ೨. ಸಂತತಿ ; ಸಂತಾನ. 
೩. ಒಂದಂ ಸಂತತಿಗೆ ಸೇರಿದ ವ್ಯಕ್ತಿ ; ವಂಶಜ. ೪. ಮನುಷ್ಯ 
ಜಾತಿ : ಮಾನವಕಂಲ. ೫. ಸೃಷ್ಟಿಯಾದ ಯಾವುದೇ ಜೀವಿ. 
೬. ಒಂದು ದೇಶದಲ್ಲಿರುವ ಜನ ; ಒಂದಂ ಆಧಿಪತ್ಯಕ್ಕೆ ಸೇರಿದ 
ಜನವರ್ಗ : “ಲೋಕಂ ಒಹುತ್ವಂ ಜನಂ ಪ್ರಜೆಗೆ ಪೆಸರಕ್ಕು” (ಮಂಗಂ. 
8೬-3೨) ; ಪ್ರಜೆಯೆಲ್ಲಂ ಕ್ಷೇಮದಿಂದಿರ್ದುದು (ಕಾರಂಉಾ- ೨೩೯) ; ರಾಜ್ಯ 
ವೆಂದರೆ ಕೆಲವು ಮೂಲನಿಬಂಧನೆಗಳಿಗೆ ಅನುಸಾರವಾಗಿ ಒಟ್ಟೂಗೂಡಿಕೆೊಂಡು 
ಬದುಕಲು ಒಡಂಬಟ್ಟಿರುವ ಜನರ ಸಂಘ . . . ಹಾಗೆ ಒಡಂಬಟ್ಟಿರುವ 
ಜನಕ್ಕೆ ರಾಸ್ಯಭಾಸೆಯಲ್ಲಿ “ಪ್ರಜೆ” ಎಂದು ಹೆಸರು (ಕಾಜ: ೪3): 
೭. ವೀರ್ಯಾ ; ರೇತಸ್ಪೂ- (ಸಂ. ಪ್ರಜಾ] 

ಪ್ರಜೇಶ (ನಾ). ೧. ಇ ಪ್ರಜಾಪತಿ ೪: “ನವಪ್ರಜೇಶ' ಪರಾ. ೨. 
ರಾಜ ; ದೊರೆ. [ಸಂ.3 

ಪ್ರಜೇಶ್ವರ (ನಾ). ೧. ಪ್ರಜೆಗಳ ಒಡೆಯ ; ರಾಜ. ೨. ಪ್ರಜಾಪಶಿ 
೪: ಇಂದು ಕಮಳಭವ ಪ್ರಜೇಶ್ವರರೊಂದು ಮೂರುತಿ ವಿಷ್ಣು ಮನೆಗಳು 
ಸಂದ ಪಾರ್ಥಿವಲೋಕಪಾಲಕರೊಂದು ಮೂರ್ತಿಯದು (ಕುಶ್ಮಾರ್ರೋ. 
೩-೬9): ೩. ಮರೀಚಪುತ್ರನಾದ ಕಶ್ಯಪಪ ್ರೈಜಾಪತಿ ; ಐ ಪ್ರಜಾ 
ಪತಿಗಳ ಸಾಲಿನಲ್ಲಿ ಕಶ್ಯಪನಿಗೆ ಗಣನೆಯಿಲ್ಲವಾದರೂ ದೇವತೆಗಳು 
ರಾಕ್ಷಸರೇ ಮೊದಲಾದ ದೇವಯೋನಿಗಳ ಜನಕನಾದಂದರಿಂದ 
ಇವನಿಗೂ ಈ ಹೆಸರಂ ಸಲ್ಲುತ್ತದೆ : ಸರೆಸಿಜಭವನಿಂ ಪುಟ್ಟಿದ ಮರೀಚಿ 
ಗಣುಗಂ ಪ್ರಜೇಶ್ವರಂ . . . ಚ೦ಪಂ ಸತಶಿವೆರಸು ತಪವನೀ ಪರ್ವತ 
ದೊಳ್‌ (ಕಾಳುಂತ- ೦೦೦-೦೭೨). [ಸಂ.1 

ಪ್ರಜೈತ) (ನಾ). ಹೆಚ್ಚಾದ ಗೆಲಂವನ್ನ್ನ ಪಡೆದವನಂ; ಅತಿಪರಾಕ್ರವಿಂ: 
ಏನುತನಿಸ್ಸೃಹನಿರಾತಂಕ ಸಂಸ್ಕೃತಿಲತಾಸಂಕುಲಗುಣಪ್ರಜೈತ್ರಂ 
೦೪-೯೦). [ಸಂ.3 

ಪ್ರಜೋತ್ಪತ್ತಿ (ನಾ). ಹಿಂದೂಕಾಲಮಾನದ ಅರುವತ್ತು ಸಂವತ್ಸರ 
ಗಳಲ್ಲಿ ಐದನೆಯದಂ : ಶ್ರೀಮತೂ ಪ್ರಜೋತ್ಪತ್ತಿಸಂವತ್ಸರದ 
ವಹರ್ಗ್ಗಸಿರಬ ೭ಸೋ (ಎಳ. ೪. ಶೇರೂರು. ೦೯೨-೦ ; 12117). [ಸಂ.1 

ಪ್ರಜ್ಞ (ಗಂ). ೧. ಬಹಳ ವಿಷಯಗಳನ್ನು ತಿಳಿದಂಕೊಂಡಿರುವ ; 
ವಿದ್ವಾಂಸನಾದ: ಮಾತಿಗಾರ್ಯನು ನೆನಹುಗಳಿಗೆಯತೀತನಪ್ಪ ಮಹಾನು 
ಭಾವ ಪ್ರಜ್ಞಮಾನಸನು (ನಿಸಪು- ೮-೦೨). ವಿ. ಬಂದ್ದಿ. ವಂತನಾದ ; 
ತಿಳಿವಳಿಕೆಯಯಳ್ಳೆ. (ನಾ). ೩. ಬಹಳ ವಿಷಯಗಳನ್ನು ತಿಳಿದಂ 
ಕೊಂಡಿರುವವನಂ ; ವಿದ್ವಾಂಸ ; ಪಂಡಿತ : ಬಹುಶ್ರುತನ ಮಂತ್ರ 
ನಿಶ್ಚಯಮುಮಂಂ ... ಪ್ರಜ್ಞರುಂ ನಿರ್ಮತ್ಸರರುಂ ,,,. ಸಚಿವ ಸಮೂಹಂ 
ಮೆಚ್ಚಿ (ಕಾಂತಿಶ್ರು- 3-೭೦ ವ); ಪುಜ್ಞರ್ಣಗಮಮಂ ಲೋಕಜ ರ್ಗ 
ವನಿಶನುಸಿರ್ವುದೆಗ್ಗು (ಅನಂಳ್ಳ. ೩-೨)- ೪ಉ. ಬುದ್ಧಿ ವಂತ, [ಸಂ.) 

ಪ್ರಜ್ಞಪ್ತ (ಗು). ೧. ಗೊತ್ತುಪಡಿಸಿದ ; ವಿಧಿಸಿದ. (ನಾ). ೨. ಚೆನ್ನಾಗಿ 
ಬೋಧಿಸಂವುದು ; ತಿಳಿವಳಿಕೆಯನ್ನು ನೀಡುವುದು. ೩. [ಬೌದ್ಧ] 
ಕ್ರಮವಾಗಿರುವುದು ; ಕ್ರವಂಬದ್ಧವಾಗಿರಂವುದು : ಮಿಲಿಂದ 
ಪ್ರಶ್ನೆಯು ಪಿಟ:ಗಳಷ್ಟೇ ಪ್ರಜ್ಞ ಪ್ಹವಾದ ಪ್ರವಾಣಗ್ರಂಥವಾಗಿತ್ತು 
(ಬದ್ಧ. ೬3೦೦ದ" ೦೦). [ಸಂ.] 

ಪ್ರಜ್ಞಪ್ತಿ (ನಾ). ೧. ಅರಿವು; ಜ್ಞಾನ; ಪ್ರಜ್ಞೆ. ೨. 


(ಉಕ 


ಬುದ್ದಿ, 
ಇ 


ರಾಯಮಂ ಮಾಡಲ್‌ (ಕಿತ: ೪-೩ ನ) ; ಅಂತು ನಡನಡ ನಡಗು 
ತ್ತ್ರುಮಾಂ ವಿಜಯೆಯೆಂಬೆಂ ಪ್ರಜ್ಞಪ್ತಿವಿದೈಯಿಂ ಕಿಅೌಯಳೆಂ (ಕಂರಾರೂ. 
೦೪-೩೬೬ ರ). [ಸಂ. ಪ್ರಜ್ಞಪ್ತಿ ವಿದ್ಮಾ ] 
ಪ್ರಜ್ಞಾಗ್ರಾಹಿತ್ವ (ನಾ). ಸಂಪೂರ್ಣಾರ್ಥವನ್ನು ಸ್ವೋಪಜ್ಞವಾಗಿ 
(ಅಂತರಂಗದ ಚೇತನದಿಂದ) ಕಂಡಂಕೊಳ್ಳುವುದು : ಒಂದು 
ಉತ್ತಮರೂಪಕವು ಭಿನ್ನವಸ್ತುಗಳಲ್ಲಿರುವ ಸಾದೃಶ್ಯದ ಪ್ರಜ್ಞಾಗ್ರಾಹಿತ್ವ 
Perceptionyವನ್ನು 
_[ಸಂ.] 
ಪ್ರಜ್ಞಾತೀತ' (ನಾ). ಬುದ್ಧಿಗೆ ಮಾರಿದುದು ; ಊಹೆಗೆ ನಿಲುಕದಿ 
ರುವುದಂ : ಅಂಥ ಪ್ರೇಮ ಪ್ರಜ್ಞಾಶೀತವಾಗಿ ಅಂತರ್ಜ್ಸ್ಲಾನಪ್ರೇರಿತ 
ವಾಗಿರುತ್ತದೆ (ಶುನಕು. ೭೩): [ಸಂ.7 
ಪ್ರಜ್ಞಾನ (ನಾ). ೧. ಹೆಚ್ಚಾದ ತಿಳಿವಳಿಕೆ ; ಅಧಿಕವಾದ ಜ್ಞಾನ : 
ಈ ಪ್ರಜ್ಞಾನಕ್ಕಾಗಿ, ವಿಶುದ್ಧಬುದ್ಧಿಗಾಗಿ ಮೂಲತಃ ಬೇಕಾದದ್ದು 
ಅಂತರಂಗದ ಒಂದು ಸುಸಂಬದ್ಧತೆ, (೧ಕಾವಾ. ೨೦) ; ದುರಾಚಾರದಿಂದ 
ನಿವೃತ್ತನಾಗದವನೂ ಶಾಂತನಲ್ಲದವನೂ ಸಮಾಹಿತನಲ್ಲದವನೂ ಮನ 
ಶ್ಯಾಂತಿಯಿಲ್ಲದವನೂ ಪ್ರಜ್ಞಾನದಿಂದ ಇವನನ್ನು ಪಡೆಯಲಾರರು (ಕತ್ನಕ್ತಾ. 
೬೬). ಪಿ. ವಿಚಾರ ಮಾಡಂವ ಶಕ್ತಿ ; ವಿವೇಚನೆ. ೩. ಚೈತನ್ಯ. 
೪. ತಿಳಿದವನು; ಬುದ್ಧಿವಂತ. ೫. ಗುರುತು ; ಅಭಿಜ್ಞಾನ : 
“ಪ್ರಜ್ಞಾನಂ---೧. ಶುದ್ಧ ಬುದ್ಧಿ, ಗುರ್ತು ೨7 
[ ಸಂ. 
ಪ್ರಜ್ಞಾನಿ (ಗು). ೧. ಬಹಳ ಬುದ್ಧಿವಂತನಾದ. ೨. ವಿಶೇಷ ಜ್ಞಾನಿ 
ಯಾದ : ಪ್ರಜ್ಞಾನಿ ರಾನಂಚಂದ್ರಂ - - . ನಿಂದನಚಲಂ ಧನುಷ್ಟಾಣಿ 
ಬಾಣಧಿ ನಿಮಿರೆ ಬೆನ್ನಿನಲಿ ! (ಶ್ರೀ ರಾಮಾ.೬೯೦-೩೪%೩) - [ಸಂ. ಪ್ರಜ್ಞಾನಿನ್‌] 
ಪ್ರಜ್ಞಾಪಾರಮಿತೆ (ನಾ). [ಬೌದ್ಧ] ಅತ್ಯಂತ ಶ್ರೇಷ್ಠವಾದ ಜ್ಞಾನ, 


(175061೯6 ಸೂಚಿಸುತ್ತದೆ (೪09-೧೨೭). 


ಶಾ 
[a 


(ಸಿರತ್ಮಿಂತಿ* ೪೦೩) - 


25 


30 ತಿಳಿವಳಿಕೆ: ಈ ಸಾೂತ್ಯಾರವೆ೨ಬ ಭಾವನೆಯು ವೇದಾಂಶಿಗಳ 
ಶ್ರವಣ. ಮನನ, ನಿದಿಧ್ಯಾಸಗಳಂತೆ ಶ್ರುತಿಮಯಾ, ಚಿಂತಾಮಯಾ, 
ಭಾವನಾಮಾಯಾ ಎಂಬ ಕ್ರನುದಿಂದ ಪ್ರಜ್ಞಾ ಪಾರೆಮಿತಾ ಎಂಬ 


ನಾವಂಧೇಯದಿಂದ ಪ್ರಸಿದ್ಧವಾಗಿರುವುದು (ಹಿಂ2ಸಾ: ೪೦). 

[ಸಂ. ಪ್ರಜ್ಞಾಪಾರಮಿತೂ] 

ಪ್ರಜ್ಞಾ ವಂತ (ನಾ). ಅರಿವುಳ ವನು ; ಜ್ಞಾನಿ: ಅರಾಶ್ವತಸುಖವನ್ನು 
ಕೊಡುವ ಈ ಯಾವ ವರವೂ ಆ ಪ್ರಜ್ಞಾವಂತನಾದ ಬಾಲಕನಿಗೆ ಬೇಡ 
ವಾಯಿತಂ (ಯಳ್ಳಾರ. ೨ ಬೀಕು: ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿ 
ರುವ ಆಧ್ಯಾತ್ಮಿಕವಿಚಾರಗಳು ಸರ್ವಕಾಲದ ಪ್ರಜ್ಞಾ ವಂತರಾವ 
ಮಾನವರ ಧ್ಯಾನಚಿಂತನೆಗಳಿಗೆ ಮುಗಿಯದ ತತ್ವಸಂಪತ್ತನ್ನು ಒದಗಿಸಿ 
ಕೊಡುತ್ತಿವೆ (ಳಾರ೨- 5೩). [ ಸಂ. ಪ್ರಜ್ಞಾವತ್‌ 1 

ಪ್ರಜ್ಞಾವಾದ (ನಾ). (ಆಲಂ) ತಾನಂ ಬುದ್ಧಿವಂತನೆಂದು ಭಾವಿಸಿ 
ಆಡುವ ಮಾತು: `ಪ್ರಜ್ಞುವಾದವನ್ನೇ ಆಡುತ್ತಿರದೆ, ಜಿಜ್ಞಾಸೆ 
ಮಾಡಿ . . - ಇಲ್ಲಿಯೇ ಮ ಕ್ತಿಯನ್ನು ಪಡೆಯಬೇಕು (ಕ೭ಸಾ. ೦೪೪)- 

[ ಸಂ.) 
48 | ಪ್ರಜ್ಞಾವಾದಿ (ನಾ). (ಆಲಂ) ತಾನು ಬುದ್ಧಿವಂತನೆಂದು ಭಾವಿಸಿ 
ಮಾತುಗಳನ್ನಾಡ:ವವನು : ಅಲ್ಲದ ಕೆಲಸದಲ್ಲಿ ಅವರು ಸಲ್ಲದ ರೀತಿ 


35 


ಪ್ರಚ್ಞಾಶೂನ್ಯ 


ಯಲ್ಲಿ ಕೈಯಿಕ್ಕುತ್ತಿರುವರೆಂದು ಗೊಣಗುಟ್ಟುವ ಪ್ರಜ್ಞಾ ವಾದಿಗಳೂ 
ವಿಪುಲರಾಗಿದ್ದಾರೆ. (೧೫ರುಂ. ೩) ; ಪ್ರಜ್ಞಾವಾದಿಯಾಗಿದ್ದಿ ಯಾಗಲಿ 
ಪ್ರುಜ್ಞಾವಿದನಾಗಿಲ್ಲ (ಕಾಕರ. ೦೦೩). [ಸಂ ಪ್ರಜ್ಞಾವಾದಿನ"] 

ಪ್ರಜ್ಞಾ ಶೂನ್ಯ (ನಾ). ೧. ಬುದ್ಧಿಗೇಡಿ; ಅಜ್ಞ. ೨. ಮೈ ಮನಸ್ಸುಗಳ 
ಮೇಲೆ ಅರಿವು ಇಲ್ಲದ ವ್ಯಕ್ತಿ ; ಮೂರ್ಛುವಸೆ ಥಿ ಯಂಲ್ಲಿರು ವವನು : 
ರಸ್ತೆಯ ಅಪಘಾತದಲ್ಲಿ ಪ್ರಜ್ಞಾ ಶೂನ್ಯನಾದವನನ್ನು ಆಸ್ಪತ್ರೆಗೆ 
ಸಾಗಿಸಿದರು (ಕೂರಿ). [ಸಂ.] 

ಪ್ರಜ್ಞಾಸ್ತ್ರ) (ನಾ). ಮೂರ್ಛೆಗೊಂಡವರನ್ನು ಎಚ್ಚರಗೊಳಿಸುವ 
ಒಂದು ಬಗೆಯ ಮಂತ್ರಾಸ್ತ್ರ : ವಿಭೀಷಣನು ಬಂದು ಅವರನ್ನು 
ಪ್ರಜ್ಞಾಸ್ತೃದಿಂದ ಎಚ್ಚರಗೊಳಿಸಿದನು (ಕಕಳಾ- 9೧೦). [ಸಂ]. 

ಪ್ರಜ್ಞಾಹೀನ (ನಾ). ೧.೫ ಇ ಪ್ರಜ್ಞಾಶೂನ್ಯ ೧. ೨. ಎ ಪ್ರಜ್ಞಾಶೂನ್ಯ ೨; 
ಶೀವ್ರವಾದ ಜ್ವರದಿಂದ ಅವನು ಪ್ರಜ್ಞಾಹಿ:ನನಾಗಿದ್ದಾನೆ (ರೂಢಿ). 

[ಸಂ.) 

ಪ್ರಜ್ಞಾಹೀನತೆ (ನಾ). ೧. ಬುದ್ಧಿಯಿಲ್ಲದಿರಂವಿಕೆ ; ದಡ್ಡತನ ; 
ಅಜ್ಞ: ತೆ: ಪ್ರಜ್ಞಾಹೀನತೆಯಿಂದ ಮೆಜಿಸಿದ ಸಂಬಂಧ ನೀ[ಉ] ಮಾಡಿದ 
ಶಿಕ್ಷೆಗಳಗೊಳಗಾಗಿ . . . ನಾಉ ನಂವು ಜಿನಸಮಯಕ್ಕೆ . . - ಸಲ್ಲವೆಂದು 
ಕೊಟ್ಟ ಜಯಪತ್ರಿಕೆ (ಸ9ಇಇ- ಸಸ. «0-೯; ೩688), ೨. ಮೈ 
ಮನಸ್ಸುಗಳ ಮೇಲೆ ಅರಿವು ಇಲ್ಲದ ಸ್ಥಿತಿ; ವಂರ್ಛಾವಸ್ಥೆ. 

[ಸಂ. ಪ್ರಜಾ ಹೀನತಾ] 

ಪ್ರಜ್ಞು (ನಾ). ಕಿಸುಗಾಲಂ ಹಾಕುವವನು : “ಪ್ರಜ್ಞುಃ, ಪ್ರಗತ 
` ಜಾನುಕಃ, ಒಂದಕ್ಕೊಂದು ದೂರವಾಗಿ ಅಗಲವಾದ ಮೊಳಕಾಲು 
ಗಳುಳ್ಳವನ ಹೆಸರು, ಕಿಸಂಗಾಲವನು `ಸಿರ್ಠಾಂತಿ-೦60) - [ಸಂ.] 

ಪ್ರಜ್ಞೆ (ನಾ). ೧. ತಿಳಿವಳಿಕೆ ; ಅರಿವು; ಬುದ್ದಿ: "ಸಂಖ್ಯಾ 
ರುಚಿಮಶಿ ಪ್ರಜ್ಞೆ ಮೇಧೆ ಸಂವಿತ್ತುಮುಪಲಬ್ಧಿಯೆನೆ ಬುದ್ಧಿಯಕ್ಕೂಂ ” 
(ಹಂಗಾ: ೬೬-೨)) ಮಾಯವಾದತ್ತುಳಿದುದನಿತುವುಂ ಪ್ರಜ್ಞೆಯಿಂಂ 
ಜಗುಳ್ಳು ಲಯವೊಂದಿ (ಕ್ರೀಕಾಮಾ, ೦೭-೪೪3); ಓದುಗನ ಪ್ರಜ್ಞೆಯಲ್ಲಿ 
ವಲೂಲದರ್ಶನವನ್ನು ಸ್ಫುರಿಸಲೆಂದೇ ಕಲಾಕೃತಿಯಲ್ಲಿ ಇಂತಹ ಬಗೆಬಗೆಯ 
ಹೊಂಚೆನ್ನು ಹಾಕಿರುತ್ತದೆ (ಸರಕೇ. ೦ ರೀಕಿಳೆ)- ೨. ಪ್ರತಿಭೆ. ೩. 
ವಿವೇಕ ; ವಿವೇಚನೆ. ೪. ಪೂರ್ವಸಂಸ್ಕಾರ ; ವಾಸನೆ. ೫. 
ಭಾವನೆ ; ಚಿತ್ತವೃತ್ತಿ. ೬. ಮೈ, ಮನಸ್ಸುಗಳ ಮೇಲಿನ 
ಎಚ್ಚರ,- ಅರಿವು : ಅಪಘಾತದಲ್ಲಿ ತಲೆಗೆ ಏಟು ಬಿದ್ದು ಅವನಿಗೆ 
ಪ್ರಜ್ಞೆ ತಪ್ಪಿದೆ (6): ೭. ಒಂದಂ ನಿರ್ದಿಷ್ಟವಾದ ಶಕ್ತಿ. ೮. 
ಸರಸ್ವತಿ. ೯. ತಿಳಿವಳಿಕೆಯು"ಸ್ಸೈ ಹೆಂಗಸು .೧೦. [ಬೌದ್ಧ] ಬೌದ್ಧರ 
ಪ್ರಧಾನದೇವತೆ ; ತಾರಾದೇವಿ : ಈ ಶಾಸನದಲ್ಲಿ ತಾರಾಭಗವತಿ 
ಯನ್ನು “ಪ್ರಜ್ಞಾ” ಎಂದೂ `ಬೋಧಿಸ್ನರೂಪ' ಎಂದೂ ಕರೆದಿರುವುದರ 
ಔಚಿತ್ಯವನ್ನು ಕಾಣಬಹುದು (ಕಠಾಳ- 933) .೧೧. ಪಾರಮಾರ್ಥಿಕ 
ವಾದ ಜ್ಞಾನ. (ಸಂ. ಪ್ರಜ್ಞಾ] 

ಪ್ರಜ್ವಲ, ಪ್ರ ದ್ವ ಳ (ಗು).೧. ಚೆನ್ನಾಗಿ ಉರಿಯುವ ; ಧಗಧಗಿಸುವ. 
5. ಹೆಚ್ಚಾಗಿ ಪ್ರಕಾಶಿಸುವ. (ನಾ)... ೩. ಚೆನ್ನಾಗಿ 
ಉರಿಯಂವುದಂ ; ಧಗಧಗಿಸಂವುದಂ. ೪. ಹೆಚ್ಚಾಗಿ ಪ್ರಕಾಶಿಸಂ 
ವುದು; ಉಜ್ವಲವಾಗಿರುವುದು. ೫. ಬೆಳಕು; ಪ್ರಕಾಶ; 
ದೀಖ್ತ.ಓ. [ಜೈನ] ಒಂದು ನರಕಬಿಲದ ಹೆಸರು : ವಾಲುಕಾ 
ಪ್ರಭೆಯೊಳ್‌ ತಪ್ಪತಪಿತ ತಪನ ತಾಪನ ವಿತಾನ ಉಜ್ವಲ ಪ್ರಜ್ವಲ . 
ಪ್ರಕೀರ್ಣಕವಿಕಲ್ಪದಿಂ ಪಂಚದಶಲಕ್ಷಬಿಲಂಗಳಪ್ಪುವು (ತಕ್ತ್ಮಶ್ರ- 0೨೦). 
ಪ್ರಜ್ವಳ : ಹಿ. ಪ್ರಜ್ವಳಮಾಯ್ವು ವಹ್ಲಿ ಹಿಮಗಂಧೋದ್ದಾರಿ 
ಯಾಯ್ತುಂದು ಗಾಳಿ (ಶೃತೃಶ್ರು- ೦೦-೩). [ಸಂ.7 


೬೦೩೧ 


10 


ಪ್ರಣತ 


ಪ್ರಜ್ವಲನ (ನಾ).೧. ಚೆನ್ನಾಗಿ ಉರಿಯುವುದಂ, - ಜ್ವಲಿಸುವುದು. 
೨. ಪ್ರಕಾಶಿಸುವುದು. [ಸಂ. 

ಪ್ರಜ್ವಲಿತ (ಗು). ೧. ಹೆಚ್ಚಾಗಿ ಉರಿಯುವ, ಜ್ವಲಿಸಂವ. 
೨. ಪ್ರಕಾಶಿಸುವ ; ಉಜ್ವಲವಾದೆ : ಪರಮಜ್ಞಾನ ಪ್ರಕಾಶಜ್ಞಾನ 
ಪ್ರಜ್ವಲಿತಜ್ಞಾನ ಪ್ರಭುವಜ್ಞಾನ (99:ನಡ.ಕ- ೦೫೬-೨೦೦). (ನಾ). 
೩. ಪ್ರಕಾಶಿಸುವುದು ; -ಉಜ್ವಲವಾಗಿರಂವುದು : ಸೆವಿತೃವಿನ 
ತೇಜಸ್ಸು ಪ್ರಜ್ವಲಿತವಾಗಿದೆ (ಹುುಳ್ತಾರ. ೨೬೪). [ಸಂ.] 

ಪ್ರಜ್ವಲಿಸು, ಪ್ರಜ್ವಳಿಸು (ಕ್ರಿ). ೧. (ಬೆಂಕಿಯಂ) ಚೆನ್ನಾಗಿ ಉರಿ; 
ಧಗಧಗಿಸಂ : ಆ ಅಸ್ತ್ರವು ಖಾಂಡವವನವಂ ದಹಿಸುವ ಅಗ್ನಿಯಂತೆ 
ಪ್ರಜ್ವಲಿಸುತ ಚಿಎಪದಿಂ ಹೊರಡುತ್ತಿರಲೂ (»ೌಗಂ0.3೯೭-೪); ಕಳೆದ 
ನೆನಪಿನ ಒಡಲು ಅಗ್ನಿಕುಂಡವದಿಹುದು ಪ್ರಜ್ವಲಿಸಬಹುದೊಮ್ಮೆ ಬೂದಿ 
ಹಾರಿ (ರಕಾ4. ೩೪-೪); ಫೃತದ ಧಾರೆಗಳು ಅಗ್ನಿಯನ್ನು ಪ್ರಜ್ವಲಿಸುವಂತೆ 
ಮಾಡುತ್ತವೆ (ಖುಳ್ನಾರ- 300): ವಿ. ಹೊಳೆ; ಪ್ರಕಾಶಿಸು: ಬಾಲಾರ್ಕ 
ನಂತೆ ಪ್ರಜ್ವಲಿಸುವ ರತ್ನದ ಬೆಳಗಂ ಕಂಡು ಕಳಕಳರವಮಂ ಮಾಡುವುದುಂ 
(ರರ್ಮಾಮ್ಮ - ೬-೪೬): ನಾಸಿಕಾಗ್ರ ಭ್ರೂ ನಿಟಿಲಮಧ್ಮದೊಳ್ಳ ಜ್ವಲಿಸಿ ಬೆಳಗುವ 
ಸ್ವಯಂಪ್ರಕಾಶಲೀಗಕ್ಕೆ - - ೬ ಅಷ್ಟವಿಧಾರ್ಚನೆಯಿಂದರ್ಚಿಸಿ (ಅರತ: 
೨೪-೪೪; ಪ್ರಜ್ವಲಿಸುತ್ತಿರುವ ಆ ನೀಲೀವರ್ಣಜಾಲದಲ್ಲಿ ಪರವಶಳಾದಳು 
ಆ ಊರ್ಮಿಳೆ (ಕೂಗ್ಮು- ೪). ೩. (ದೀಪವು) ಹೆಚ್ಚು ಬೆಳಕನ್ನು 
ಬೀರುತ್ತಾ ಉರಿ. ಪ್ರಕಾಶಮಾನಮಗಿ ಬೆಳಗು : ಕೆಲಬಲದ 
ದೀವಿಗೆಗಳುಂ ಪ್ರಜ್ವಲಿಸದಿದ್ದುವೊ (8ಸಫು- ೪೭-೦೭). ೪. ಕಳೆಯೇರು; 
ಕಾಂತಿಯರಕ್ತವಾಗು: ಹುಸಿನಗೆಯಿಂದ ವದನವು ಪ್ರಜ್ವಲಿಸಿತು (ಕೆಂಗಾಳ್ಮ. 
೨33). ೫. (ಆಲಂ) ಉಲ್ಬಣವಾಗು; ಕ್ಷೋಭೆಗೆೊಳಗಾಗಂ : ಜನರಲ್ಲಿ 
ಕ್ರಾಂತಿಯ ಬೇಗೆ ಕುದಿಯುತ್ತಿತ್ತು. ಅದು ಯಾವ ಗಳಿಗೆಯಲ್ಲಿ ಯಾವ 
ರೂಪದಿಂದ ಹೊರಬಿದ್ದು ಪ್ರಜ್ವಲಿಸುವುದೋ ಎಂಬ ಭೀಶಿ ಎಲ್ಲರಲ್ಲಿಯೂ 
ಇದ್ದಿತು (ರಾಜನ. ೪೪). ಪ್ರಜ್ವಳಿಸು: ೬. ಪ್ರಕಾಶಗೊೊಳಿಸಂ; ಪ್ರಸಿದ್ಧ 
ಪಡಿಸು : ವೀರಲಕ್ಷ್ಮೀನಿವಾಸಂ ಧರಣೀಸಂಕೀರ್ತ್ತಿಯಂ ಪ್ರಜ್ವಳಿಸಿದ 
ವಿನಯಾದಿತ್ಯನಾದಿತ್ಯತೇಜಂ (ಎಕ ೪, 9ರಸೀ. ೦೮೬-೪; ತು. 

[ಪ್ರಜ್ವ ಲನ. - ಇಸ್ಸು] 

ಜ್ವಲ್ಯ (ನಾ). ಹೊಳಪು ; ಕಾಂತಿ; ಪ್ರಕಾಶ: ಎಚಿತ್ರಕನಕಪ್ರ ಜ್ವಲ್ಮ 
ದಿನ್ಮಿಕ್ಕುದಾನ್‌ ಸುಸಿರ್ವ್ವವ್ವರಪೂಜೆದನ್ಹುಯೆ ಅವರ್‌ ಸ್ವಗ್ಯಾ ಗ್ರ 
ಮಾನೇಆದಾರ್‌ (ಎಳ. 11, ೨೬-೨: ಸು. 700). [Xo.] 

ಪ್ರಜ್ವಳ :ಪ್ರಜ್ವಲ' ನೋ. 

ಪ್ರಜ್ವಳಿಸು "ಪ್ರಜ್ವಲಿಸಂ' ನೋ. 

ಪ್ರಡೀನ (ನು). (ಪಕ್ಷಿ ಮುಂತಾದುವು, ಹಾರಂವಿಕೆ: `"ಉಡ್ನ್ಡೀನಂ 
ಪ್ರಡೀನಂ ಪಕ್ಷಿಗಳ ಗಶಿಯಕನ್ಳು'' (ಮಂಗಳಾ: ೫೦೨೨). [ಸಂ.] 

ಪ್ರಣತ (ಗು). ೧. ಬಾಗಿರುವ ; ಬಗ್ಗಿರುವ. ಪಿ, ಎರಗುತ್ತಿರಂವ ; 
ನಮಸ್ಕರಿಸುತ್ತಿರುವ : ಪ್ರಣತರಿಪುನ್ನಪತಿಚೂಡಾಮಣಿರಂಜಿತಪಾದನಧಿಕ 
ಸತ್ವಗುಣೈಕಾಗ್ರಣಿಗಾ ನೃಪಂಗೆ ಮನದೊಳ ತೃಣವಲ್ಲಘುವಾದುದಾವಗಂ 
ಸ್ರೈಣಸುಖಂ (ಇದಂತೂ. ೦೯) ; ಪ್ರಣತಕ್ಷಶ್ರಿಯಪುತ್ರರಂ ಸಚಿವರಂ 
- * - ರಾಗದಿಂ ಕಟುಖದಂ ಶ್ರೀರಾಜಕಂಠೀರವಂ (ಶ್ರಶ್ತಪು. ೭-೨೦)- 
೩. ವಿಧೇಯವಾದ; ವಿನೀತವಾದ. ೪. ಚಾತುರ್ಯದಿಂದ ಕೂಡಿದ; 
ಬುದ್ಧಿ ಯುಳೆ ಗ (ನು). ೫. ನಮಸ್ಕರಿಸಿದವನಂ: ರಾಜೇಂದ್ರಚಂದ್ರ 
- * *  ಮಾತಾಪಿತ್ಸಗಳಲ್ಲಿಗೆ ವಂದು ತತ್ತಾದಪ್ರಣತನಾಗಿ ತದೀಯಾ 
ಶೀರ್ವಾದಶತಸಹಸ್ರಂಗಳಂ  ತಲೆಯೊಳಾಂತಂ (ಕಾರಣ. 609): 
೬. ವಿನೀತ; ವಿಧೇಯ : ಪ್ರಣತನಿಚಯಚೇತಶ್ವಾತಕಕ್ಕೀಗೆ ಬೇಗಂ 
ತಣಿವಂ. . .ಗಣಧೆರವಿಭುದತ್ತಂ (ಕಂದ್ರಫು. ೦-೭) $ ಪ್ರಣತನಿಕುಂರುಂಬ 


1060). 


ಪ್ರಣತಾರಾತಿ 


ರಕ್ಷಾಮಣಿಯೆನಿಪಾ ನಾಯನಾರಮಾಹೇಶಂಗಂ ಗಣಪದಮನಿತ್ತು ಮೆಜಕಿದತಿ 
ಗುಣನಿಧಿ ಸೋಮೇಶನೊಲ್ಲೂ ಪಾಲಿಕೆ ನಮ್ಮಂ 
೭. ಚತುರ ; ಬುದ್ಧಿವಂತ. [ಸಂ.] 

ಪ್ರಣತಾರಾತಿ (ನಾ). ನವಂಸ್ಕರಿಸುತ್ತಿರುವ ಶತ್ರುರಾಜರನ್ನುಳೆ ವನಂ; 
ಪರಾಕ್ರವಿಂ : ಪ್ರಣತಾರಾತಿ ಧನುರ್ಗುಣ ಕಿಣೀಕೃತೋದ್ಮತ್ಸ ಕೋಷ್ಮ 
ನನುಪಮಧೈರ್ಯಂ - - . ಎನೆ ನೆಗಲ್ದ ನೃಪಂ (ಕಾತತಂ" ೩೦೮-೩೦೨). 

[ಸಂ. ) 

ಪ್ರಣತಾರಿ (ನಾ). ಇ ಪ್ರಣತಾರಾಶಿ: ಪ್ರಣತಾರಿ(ಘ]ಟಿತಮುಕ್ತಾ 
[ಮಣಿಗಣಮು)ತ್ತಂಸದಿಂ ಕಬಲ್ಲುದುರೆ. ಸಭಾಂಗಣಮೊಪ್ಪೆ (ಕಂರಾ- 
8-೦60); ಆಯೊಳ್ಳುಣಮುಂ  ಕಲಿತನಮುಮಿವೇಂ  ಪ್ರಣತಾರೀ 
ಸೂತಸುತನೊಳೊಡವುಟ್ಟುಗುಮೇ (ಶಂಠಥಾ- ೦೨-೪6). [ಸಂ.] 

ಪ್ರಣತ್ಮಿ "ಪಣಿತೆ' ನೋ. 

ಪ್ರಣತಿ (ನಾ). ೧. ಬಗ್ಗೂವಿಕೆ; ಬಾಗುವಿಕೆ. ೨. ನಮಸ್ಕಾರ; 
ವಂದನೆ : “ಪ್ರಣಿಪಾತಮನುನಯಂ ಪ್ರಣತಿಯೆಂದೆನೆ ಸಂತವಣೆಯಕ್ಕುಂ” 
(ಮಂಗಳಾ. ೦೩೪-೩೩) ; ಕಲಶೋದ್ಧಾರಮಂತ್ರಪೂರ್ವಕಂ ಪ್ರಣತಿ [ಕಾಕಾಂ- 
ವ,ಯ)ಪ್ರಸ್ತಾವನಾಪುರಸ್ಸರಂ ಮಾಡಿ ಪ ್ರೈಥಮಕಲ್ಪೇಶ್ವ ಕೈರನುಮಾಶಾನೇಂದ } 
ನುಮೆತ್ತಿಕೊಳೆ (ಅ0ಫು. ೬-50 5); ವೃದ್ಧಸೇವೆ ಯಾನಂ ತ್ರಿಜಗದ್ಗುರು 
ಪ್ರಣತಿಯೆಂಬಿವನಾಗಳುಮೊಂದೆ ಕೀಲೆ ದಲ್‌ ಜಂತ್ರದ ಪಾಪೆಯಂತೊಡ 
ನೊಡರ್ಚುವನಿಂದ್ರನುಮಾ ಪ್ರತೀಂದ್ರನುಂ (ಕಾಂತಿತ್ರು ೩-೦೦೦) : ನೆರೆದ ಶರಣ 
ಗಣಂಗಳ ಶ್ರೀಪಾದಂಗಳಿಗೆ ಪ್ರಣಶಿಗಳನ್ನು ಸಮರ್ಪಿಸಿ ಶರಣದಂಪತಿಗಳು 
ಪ ನಿರ್ವಯಲನೈದಿದರು (ಕೊಳನ. ೬೩ ಶ್ರತ್ತಾನನ)- ಹಿ. ವಿನೆಯ ; 
ನಮ್ರತೆ. [ಸಂ.] 

ಪ್ರಣತೆ " ಪಣಿತೆ' ನೋ. 

ಪ್ರಣಮ (ನಾ). ವೇದಮಂತ್ರಗಳ ಆರಂಭದಲ್ಲಿ ಸೇರಿಸುವ ಪವಿತ್ರ 
ವಾದ ಬೀಜಾಕ್ಷರ; ಓಂಕಾರ : ಪ್ರಣವ : ಇಂತಪ್ಪ ಮಹಾಪ್ರಣಮಂ 
ಗಳೇ ಬಸವಣ್ಣನಾಗಿ ಆ ಬಸವಣ್ಣನೆ ಮಹಾಪ್ರಣಮಂಗಳಾಗಿ ತನ್ನ 
ಮಠಕ್ಕೆ ತಾನೆ ಬಂದು ಭಕ್ತಿವಸ್ತುವನಿತ್ತಡೆ (ಮೋರ: ೨೦-5೦); ಪ್ರಣ 
ಮೋಚಿತಕಲಶೋದ್ಧಾರಣಮಂತ್ರದಿನಿಂದ್ರರಿರ್ವರುಂ ಕಲಶೋದ್ಧಾರಣಮಂ 
ಸ್ವಚಿತ್ತ ವಸತಿಗೆ ಮಣಿಕಲಶಮನಿಡುವ ತೆಆದೆ ಮಾಡಿದರೊಲವಿಂ 
(ಶಾರ್ಕೃಫು. ೦9-೩೩), ಆ ಸಿಂಹಾಸನದಗ್ರದಲ್ಲಿ ಗುಣತ್ರಯಾತೀತನಾದ 
ಪ್ರಣಮದರ್ಥವತಾದ . . . ಮಹೇಶ್ವರನೊಪ್ಪುತ್ತಿರಲಾಗಿ (ಕೈರಸೂ. 1. ೦೭) - 

[ವ ಸಂ. ಪ್ರಣವ) 

ಪ್ರಣಮನ (ನಾ). ನಮಸ್ಕಾರ; ವಂದನೆ: ಗಣಧರಾದಿ ಮುನಿ 
ಸಮುದಾಯಕ್ಕೆ ಅಭ್ಯುತ್ನಾನಮುಂ  ಅಭಿಮುಖಗಮನಮುಂ ಅಂಜಲಿ 
ಕರಣಮುಂ ಪ್ರಣಮನಮುಂ . . - ಪರೋಕ್ಷೋಪಚಿರವಿನಯಮಕ್ಕುಂ 
(ತತ್ಮಪ್ರ. ೩೪೩). [ ಸಂ. ] 

ಪ್ರಣಮಪಂಚಾಕ್ಷರಿ (ನಾ). ಓಂಕಾರವೆಂಬ ಬೀಜಾಕ್ಷರದಿಂದ ಕೂಡಿದ 
ಪಂಚಾಕ್ಷರೀಮಂತ್ರ; ಓಂನಮಃಶಿವಾಯ ಎಂಬ ಮಂತ್ರ: 
ಪ್ರಣಮ್ಮಕಾಕಾಂ. ವ] ಪಂಚಾಕ್ಷರಿಯ ಜಪಿಸಿಹೆನೆಂದು ತನುವ ಮಜ್‌ದು 
ನಿಜಮುಕ್ತಳಾದೆನಯಖ್ಯೆ (೦ಂಗನ- ಕ. ೭೯-೮೩೫) - [ಪ್ರಣಮ -- ಪಂಚಾಕ್ಷರಿ ) 

ಪ್ರಣಮಮೂಲ (ನಾ). ಓಂಕಾರವನ್ನೆ ತಳಹದಿಯಾಗಿ ಹೊಂದಿ 
ಪ್ರತಿಪಾದಿತನಾಗುವವನು ; ಪರಮಾತ್ಮ ನ ಶ್ರಿಪುರಕೋಲಾಹಲ 
ಪ್ರಣಮಮೂಲ (ಎಕ್ಕ ಪ್ರ: 6-08-0) - [ಪ್ರಣಮ 4 ಮೂಲ್ಯ] 

ಪ್ರಣಯ (ನಾ). ೧. ಸ್ತ್ರೀಪುರುಷರಲ್ಲಿ ಪರಸ್ಪರವಾಗಿರುವ ನಲ್ಮೆ ; 
ಗಂಡು ಹೆಣ್ಣಿನ ಅನುರಾಗ ; ಅವತಂಸೋತ್ಸಲತಾಡನಂ . . . ತರಳಿತ: 
ತಾಮ್ರಾಧರಂ ಚಕ್ರಿಗಿತ್ತುವಲಂಪಂ ಪ್ರಣಯಪ್ರಕೋಪಸುರತಪ್ರಾರಂಭ 


(ತ್ರಿ ಫ್ರಂ ೦೩-೦). 


೬೦೩೨ 


ಪ್ರಣಯಚೇಷ್ಟೆ 


ದೊಳ್‌ ಕಾಂತೆಯಾ (ಅರತು. ೦೨-೪೬); ಪ್ರಣಯದಿನಾದ ಹೋರಟೆಯೆ 
ಹೋರಟೆ ಮಾಣ್ಣೊಡೆ ಕೂಟದೊಳ* ಮನಂ ತಣಿಯದದೊಂದು 
ಕೋಟಲೆಯೆ (ಕಂದ್ರಪು- 6-39): ಸೆಣಸುವ ಮಹೀಶರಮಾೌಳಮಣಿಕಿರಣ 
ಓಲನಿಸಿತು ಪ್ರಣಯದಮರೀಬಾಲೆಯರ ಪದನಖವನು (ಕುರ್ಮಾ. ೪-೬). 
ಪಿ. ವಿನಯ; ವಿಧೇಯತೆ: ದೇವಿ ನೀಂ... ಪ್ರಣಯಗರ್ಭಭಕ್ತಿ 
ಯಂತೆಯುಂ . . . ಮಹತ್ತ್ಯ್ವಮಂ ಪಡೆದೆಯೆಂದಮರಸಮುದಯಂ . . - 
ಸ್ಪುತಿಗೆಯ್ದು ಪೋಗೆ (ಈ. ೨-೪೬ 5). ಹಿ ದಯೆ; ಕರುಣೆ; ಕನಿಕರ. 
೪. ಬೇಡಿಕೆ: “ಪ್ರಣಯಃ . . . ನಂಬಿಕೆ, ಯಾಚನೆ, ಪ್ರೇಮ” (ಸಿರ್ಮಾಂತಿ- 
೪06). ೫. ಸಂತೋಷ ; ಆನಂದ : ಕೆಳರ್ದಂದುಗ್ರರಣಾಗ್ರಹಪ್ರಣಯ 
ದಿಂದಾಗಳ್‌ ಉರುಕ್ಷೇತ್ರಮಂ ಕಳವೇಟ್ದು (ಶಂಶಠಾ- ೧-೭೪ ; ಫಣಿಪತಿಗಮ 
ಮರಷುಗಂ ಪ್ರಣಯಪ್ರ ದಮಪ್ಪ ಪಿರಿಯ ಸಿರಿಯಂ ದೇವರ್‌ ತೃಣಮಾತ್ರ 
ಮಾಗಿ ಬಗೆವೊಡಮುಣುಗುಣರಿದನೆಮ್ಮವಂದಿಗರ್ತಾಳ್ದುವರೇ (ಮಣ್ಣಿ: 
೪೪೦; ಪ್ರಣಯಾಲಂಬವಿಧಾಯನರ್ತನವಿಧಂ ಕರ್ಣಾಮೃತಂ ಘರ್ಫರೀ 
ಕ್ವಣಿತಂ (ಅಳಂಫಿ- 3-೫೬). ೬. ಗಾಢವಾದ ಆಪ್ತತೆ, -ಸ್ನೇಹ: 
ಗುಣಮಿದು ದೋಷವೂದೆಂಬೀ ಗಣಿದಮನೆತ್ತಟ್‌ಗುಮಶ್ರುತಪ್ರಕೃತಿಜನಂ 
ತೃಣಸಸ್ಕಘಾಸವಿಷಯಪ್ರಣಯಂ ಸೆಮವೈ ಶ್ರಿಯಪ್ಪವೋಲ್‌ ಮೃಗಗಣ 
ದೊಳ್‌ (ಕರಾ. 0-6) ಪ್ರಣಯವಿದನನ್ಮಸಾಧಾರಣಮೆನಿಪ ಭವತ್ಚಸಾದ 
ಮೆಂಬ ಮೃತದಿನಾಂ ತಣಿದೆಂ (6೦ಕ್ರ.೪-೩೦)- ೭. ವಾತ್ಸಲ್ಯ; ಮಮತೆ: 
ಪ್ರಣಯವಚೋವಲಾಸಮಣಮಾಲ್ತು ' ದಿಟಕ್ಕೆ ಏಚಾರಿಪಂದು ದಕ್ಷಿಣ 
ಭುಜಮಲ್ಲಿ ನೀನೆನಗೆ ( ಶಂಕ್ರಫಿ. ೪-೦೪); ತರುಣಿ ತುರೆಂದೀಶ್ವರಂ 
ಪಾತ್ರೆಯಂ ಪ್ರಣಯದಿನೀಳ್ದುಕೊಳ್ಳುತ್ತುಂ ಫಣಿಕಟಕಂ ಸವಿದು ಪುಳ್ಸಿಯಂ 
ಬಟ್ಟಲನಂಗಣಕಿಟ್ಟಂ (ವೃತಪಿ- ೨೨-೦೪). ೮. ದೇವರು, ಗುರುಹಿರಿಯ 
ರಲ್ಲಿ ತೋರುವ ಅತಿಶಯವಾದ ಗೌರವ ; ಭಕ್ತಿ : ಪ್ರಣಯಂ ಕೈಮಿಗೆ 
೬ * ಪೊಡೆವಟ್ಟಂ ರಾಜರಾಜಚ್ಛಿ ರೋಮಣಿ ಏಿಶ್ವಂಭರನಾ ಶ್ರ,ಲೋ₹ ವಿಭು 
ವಿಶ್ವೇಶಂಗೆ ಸದೃಕಿಯಿಂ (ಕುಸುವಾ. ೦೩-೦೪೪); ಪ್ರಣಯಂ ಕೆಯ್ಗಣ್ಮಿರಲ್‌ 
ಕಣ್ಮಲರೊಳಲಸದಾನಂದವಾರ್ಬಿಂದ:ಗಳ* ಸಂದಣಿಸಲ್‌* ಸೌರಂಭದಿಂ 
ವಂದಿಸಿ ಮುನಿಪತಿಯಂ (ರರ್ಹುವ: ೯-೦೨೨). ೯. ಮನಸ್ಸು ನಿರ್ಮಲ 


ವಾಗಿರುವುದು: `* ಪ್ರಸಾದಂ ಪ್ರಣಯಂ '' (ಕಸ್ತುಕೋ. ೦೦೩-೦೭); 
““ಪ್ರಣಯಂ ಪ್ರಸಾದವೆನೆ ತಿಳಿವಕವ್ಯಿ'' (ಮಂಗಳಾ. ೩9-೩3). ೧೦. 
ಮುಂದಾಳು; ಮುಖಂಡ; ನಾಯಕ. ೧೧. ಮಾರ್ಗದರ್ಶನ ; 
ನೇತೃತ್ವ. ಪಿ. ಮುತ್ತಿ: ಮೋಕ್ಷ. [ಸಂ. 
ಪ್ರಣಯಕಲಹ (ನಾ). (ಪ್ರೇಮಿಗಳು) ಪ್ರೀತಿಗಾಗಿ ಮಾಡುವ 
ಹುಸಿಜಗಳ : ಒಂದೆಡೆಯೊಳೊರ್ವಂ ಪ್ರಣಯಕಲಹಕಲುಹಿತೆಯಾದ 


ವಲ್ಲಭೆಯ ನಿರ್ಭರಪ್ರೇಮಭರದಿನೆಟಗಿದ ನಿಜಸಖನ ಸೌಭಾಗ್ಯಮನೆ ಕೊಂಡು 
ಕೊನೆದು (ಮು. ೭-68); ಪರವೆಗೆ ನಂಬಿಗೆ ಪಲವುಕಾಲದಗಲೈ ಪಯನಾಗಿ 
ಪ್ರಣಯಕಲಹಂ ಕಾಲೂಟಿ (ನಂದರೆ. ೦೬೨೯೬)- [ಸಂ.7 


ಪ್ರಣಯಕೇಲಿ, ಪ್ರಣಯಕೇಳಿ (ನಾ). ಶೃಂಗಾರದ ಕ್ರೀಡೆ; ಸುರತ; 


ಸಂಭೋಗ: ಅದು ಪ್ರಣಯಕೇಲಿಯಲ್ಲ ಪ್ರಾಣಕಲಹ! (ಮೀರಿತು, ೪೭). 


ಪ್ರಣಯಕೇಳಿ: ದೇವಕೀದೇವಿ... ಬಹುವಧಪ್ರಣಯಕೇಳೀಕಳಾವಿಡಂಬ 
ಸಂಭೋಗಸುಖಸುಧಾರಸತೃಪ್ತಿಯಿಂ ಸುಖಸುಪ್ತೆಯಾಗಿರ್ಪಿನಂ (8ಗಂ. 
೨-೩೪ ವ). [Xc.] 


ಪ್ರಣಯಕೇಳಿ 'ಪ್ರಣಯಕೇಲಿ' ನೋ. 
ಪ್ರಣಯಚೇಷ್ಟೆ 


(ನಾ). (ಪ್ರೇಮಿಗಳು) ಪ್ರೀತಿಯಲ್ಲಿ ಮಾಡುವ 
ಆಂಗಿಕವಾದ ಚಲನವಲನ ಮುಂತಾದುವು: ಅವನ ಎದ್ವ ತ್ಪ್ರಕಾಶನವೂ, 
ವಿಧವೆಯೂ ದಾಸಿಯೂ ಆದ ಆಶ್ಮನಿಯೊಡನೆ ಪ್ರಣಯಚೀಷ್ಟೆಯೂ 
ತುಂಬ ಆಜಾಸವಾಗಿವೆ ( ರನು. ೦೩೩ ); ಆಗಾಗ್ಗೆ ತನ್ನ ದೃಷ್ಟಿಪಥಕ್ಕೆ 


ಪ್ರಣಯದಗೌತ್ಯ ೬೦೩೩ 

ಬೀಳುತ್ತಿದ್ದ ಪುರುಷರ ಪ್ರಣಯಚೇಷ್ಟೆಗಳಿಂದ ಅವಳ ಹೃದಯ ತಲ್ಲಣಿಸು 

ತ್ತಿತ್ತು (ಶಕರು. ೪). [ಸಂ. ಪ್ರಣಯ ಚೀಷ್ಟಾ) 

ಪ್ರಣಯದೌತ್ಯ (ನಾ). ಒಬ್ಬರ ಅನುರಾಗವನ್ನು ಮತ್ತೊಬ್ಬರಿಗೆ 
ತಿಳಿಸುವ ಮಧ್ಯಸ್ಥಿಕೆ,-ದೂತಭಾವ : ದಮಯಂತಿಯ ಬಗೆಗೆ ತನಗಿದ್ದ 
ಪ್ರೀತಿಯನ್ನೂ ಅವರಿಗಾಗಿ ಬದಿಗೊತ್ತಿ ಅವರ ಪರವಾಗಿ ಪ್ರಣಯದ್‌ೌತ್ಯ| $ 
ವನ್ನು ವಹಿಸುವಂಥ ಮನಃಸ್ಮೈರ್ಯ ಅವನಲ್ಲಿದೆ 

[ಸಂ.] 

ಪ್ರಣಯಪ್ರಸಂಗ (ನಾ). ಪ್ರೇಮದ ಘಟನೆ : ಕತ್ತಲೆಯಲ್ಲಿ ಹಕ್ಕಲದ 
ದಾರಿಯಲ್ಲಿ ಪ್ರಣಯಪ್ರಸಂಗ ನಡೆಯುತ್ತದೆ ಎಂಬ ಕಲ್ಪನೆಯೂ ಅವರಿಗಿರ 
ಲಿಲ್ಲ (ಶರ್ಮತ- ೦೬೪), [ಸಂ.7 

ಪ್ರಣಯಭಿಕ್ಷೆ (ನಾ). ಪ್ರೇಮವನ್ನು ನೀಡುವುದು : ಪ್ರೀತಿಯ ದಾನ: 
ವೀರ ಅರ್ಜುನದೇವ, ಅಪರಿಚಿತೆಯಾದಡಂ ನಿನ್ನ ಪ್ರೇಯಸಿ ನಾನು 
ಪ್ರಣಯಭಿಕ್ಷೆಯ ಬೇಡಿ ಬಂದೆ ನಾಂ ( ಕಶ್ರಾಂಗ- ೨೪-೬೫೦). 

[ಸೆಂ. ಪ್ರಣಯಭಿಕ್ಷಾ] 

ಪ್ರಣಯಾಲಂಬನಿ (ನಾ). ವಾತ್ಸಲ್ಯವನ್ನು ಹೊಂದಿರುವವಳು; 
ಮುಮತೆಯುಳ್ಳವಳು : ಪ್ರಣಖಯಸಾಲಂಬಿನಿಯಂತೆ ಪೂತನಿ ಯಶೋದಾ 
ಕಾರದಿಂ ಬಂದು (೨ಗ2. ೩-೨೪). [ಸಂ. ಪ್ರಣಯಾಲಂಬಿನೀ) 

ಪ್ರಣಯಿ (ಗು). ೧. ಪ್ರೀತಿಯಿಂದಿರುವ ; ಅನುರಕ್ತನಾದ : ಪ್ರಣಯ: 
ಜನಕ್ಕೆ ಕಾಮನಸಿತೋತ್ಚಲವರ್ಣ್ಣನವನ್‌ (ಎಳ. ೩1, ಕಶ್ರರು- ೪೩-೩; ಸು- 
8001). ೨. ಎಶ್ವಾಸಪಾತ್ರನಾದ- ೩. ಮಮತೆಯುಳ್ಳ. (ನಾ). ೪. 
ಪ್ರೀತಿಯುಳ್ಳವನು ; ನಲ್ಲ; ಕಾಂತ : ಉಪಮೆಗಳಲ್ಲಿ- ಸುಂದರವಾದ 
ಯುವಕ. ಸುಂದರಳಾದ ಯುವತಿ, ಪ್ರಣಯಿ, ಪ್ರಣಯಿನಿ-ಇತ್ಕಾದಿ 
ಮಾತಗಳು ಬರುತ್ತವೆ (ಸ9ಂರಸ. ೦೦೦). ೫. ಗಂಡ: ಪತಿ: “ಪ್ರಭು 
ಪರಿವೃಢನೀಶಂ . . - ವಲ್ಲಭೆಂ ಪ್ರಿಯಂ ಪ್ರಣಯಿ ಕಾಂತನಿಷ್ಟಂ ದಯಿತಂ” 
(ನಸ್ತುಕೋ- ೪). [ಸಂ. ಪ್ರಣಯಿನ್‌] 

ಪ್ರಣಯಿನಿ (ನು). ಪ್ರೀತಿಯುಳ್ಳವಳು; ನಲ್ಲೆ ; ಕಾಂತೆ: ಪ್ರಣಯಿ 
ನ್ಯಾಸಕ್ತಿಯುಕ್ತಂ ಗಗನಗಹನಸದ್ಯುಕ್ತಿಯವ್ಯಕ್ತಮಲ್ತೇ (ಕಂಡ್ರಶ್ರ. ೦-೬೪) ; 
ತನ್ನ ಪ್ರಣಯಿನಿಯ ವಿಷಯದಲ್ಲಿ 'ಈಕೆಯು ಯೋಗ್ಯನಾದ ವರನಿಲ್ಲದೆ 
ಶೋಚನೀಯಳಾಗಿರುವಳು' ಎಂದು ಹೇಳುವುದು ಅಸಂಭವ (ಕೃಪಾ ಲೋ: 
333): ಉಪಮೆಗಳಲ್ಲಿ . . . ಪ್ರಣಯ. ಪ್ರಣಯಿನಿ ಇತ್ಕಾದಿ ಮಾತು 
ಗಳು ಬರುತ್ತವೆ (ಸ9ಂದಸ. 000) - ವಿ. ಹೆಂಡತಿ; ಪತ್ನಿ. 

(ಸಂ. ಪ್ರಣಯಿನೀ)] 

ಪ್ರಣವ (ನಾ). ೧. ವೇದಮಂತ್ರಗಳ ಪ್ರಾರಂಭದಲ್ಲಿ ಸೇರಿಸುವ 
ಪವಿತ್ರವಾದ ಬೀಜಾಕ್ಷರ : ಓಂಕಾರ; ಐ ಓಂಕಾರಕ್ಕೆ ಪ್ರಣವ 
ಅಥವಾ ಏಕಾಕ್ಷರ ಎಂಬ ಹೆಸರೂ ಇದೆ. ಓಂಕಾರದಲ್ಲಿ "ಆ «ಉ' 
ಮತ್ತ್ತು "ಮ್‌' ಎಂಬ ಮೂರು ಅಕ್ಷರಗಳ ಸಮ್ಮಿಲನವಿದೆ. «ಅ? 
ಎನ್ನುವುದು ವೈಶ್ವಾನರ, "ಉ' ಎನ್ನುವುದು ತೈಜಸ, "ಮ್‌' 
ಎಂಬುದು ಪ್ರಜ್ಞ ಇವುಗಳ ಸವ್ಮಿಲನದಿಂದ ಓಂಕಾರ ಉಂಟಾಗು 
ತ್ತದೆ ಎಂದು ನಂಬಲಾಗಿದೆ. ಬರಬರುತ್ತ ಇದು ಬ್ರಹ್ಮ, ವಿಷ್ಣು, 
ಮಹೇಶ ಕರರ ಕೂಟವನ್ನು ತಿಳಿಸುತ್ತದೆ: "ಓಂಕಾರ, ಪ್ರಣವಃ 
(ಪ್ರೋಕ್ತಃ )-_ಈ ೨ ಓಂಕಾರಕ್ಕೆ ಪೆಸರ್‌” (ಉಡ. ೩-೪); ಪ್ರಣವೋ 
ಚ್ಹಾರಣಪೂರ್ವಪ್ರಣೀತನಾಂದೀಸ್ತವಂಗಳಂ ಗಂಭೀರಪ್ರಣಾದ 
ದಿಂದೋದಿದರ್‌ ಮರುದಧ್ಗಣರಮಣರ? (ಕರು. ೦೫-೨೨): ಅಳಾರವೇ ನಾದ 
ಉಕಾರವೇ ಬಿಂದು ಮಕಾರವೇ ಕಳೆ ಇಂತೀ ಶ್ರಿವಿಧಕ್ಕೆ ತ:ಯಿ ಚಿತ್ತು 
ಇಂತೀ ನಾಲ್ಕು ಒಂದಾದಲ್ಲು ಓಂಕಾರವೆಂಬ ಪ್ರಣವ ಉತ್ಪತ್ತಿಯಾಯಿತ್ತು 
ಆ ಓಂಕಾರವೆಂಬ ಪ್ರಣವವೇ ಅಖಂಡಪರಿಪೂರ್ಣಗೋಳಕಾಕಾರ ತೇಜೋ 


(ಕಂಠ. ೦೦೪). 


16 


3 


ಆ 
ಲಾ 


48 


ಪ್ರಣಾಯ್ಯ 


ಮೂರ್ತಿಯಪ್ಪ ಮಹಾಲಿಂಗ ನೋಡಾ (ಸಿರ್ಕೇಶ, ೦9-೬0); ಅಣುರೇಣು 
ವಂದ್ಮದ ಪ್ರಣವದ ಬೀಜವನು ಅಣುವಿನೊಳಗಣುವೆಂದಆ್‌ದ ಮಹಾತ್ಮನು 
ಶ್ರಿಣಯ ತಾನಕ್ಕು (ಸರ್ಕ. ೩0೩). ವಿ. ಒಂದಂ ಬಗೆಯ ವಾದ್ಯ. 
೩. ಪರಮಾತ್ಮ ; ಭಗವಂತ. ೪. ನವೀನವಾದುದು : "ಪ ್ರಣವೋತ್ಸ' 
ಪರಾ. [ಸಂ.) 

ಪ್ರಣವನ್ಯಾಸ (ನಾ). ವೈದಿಕವಂಂತ್ರಗಳನ್ನು ಪಠನಮಾಡುವುದಕ್ಕೆ 
ಮುಂಚೆ ಓಂಕಾರವನ್ನು ಉಚ್ಚರಿಸಂವುದು : ಪ್ರುತ್ಮೇಕಾಂಗುಳಿ 
ಗಳಲ್ಲಿಯೂ ಸಮಷ್ಟೀಕರಿಸಿ ಪ್ರಣವನ್ಮಾಸಮಂ ಮಾಡುವುದು (0ರೀಳ. ಇ). 

[ ಸಂ.] 

ಪ್ರಣವಬೀಜ (ನಾ). ಪ್ರಣವವೆಂಬ ಬೀಜಾಕ್ಷರ: ಓಂಕಾರ: 
ವಿಶ್ವಮಯನಾಗಿ ವಿಶ್ವಾಸಕ್ಕೆ ಒಡಲಾಗಿ, ಪ್ರಣವಬೀಜವಾಗಿ ಉತ್ಪತ್ತಿ ಸ್ಥಿತಿ 
ಲಯಕ್ಕೆ ಕರ್ತರ ಕೊಟ್ಟು - , . ನಿನ್ನ ಲೀಲೆಗೆ ನೀನೇ ಹಂಗಾದೆಯಲ್ಲಾ 
(ರೋಳಿಟಾ- ೩೦-೨೦೦). [ ಸಂ. 

ಪ್ರಣವಮಂತ್ರ (ನಾ). ಓಂಕಾರರೂಪವಾದ ಮಂತ್ರ : ಪಂಚಬ್ರಹ್ಮವ 
ಕೆಡಿಸಿತ್ತ್ತು ಪ್ರಣವಮಂತ್ರವನೀಡಾಡಿತ್ತಲ್ಲಾ . .. ಕೂಡಲಸಂಗಯ್ಮನ 
ಭಕ್ತಿಗಜ ಹೋ (0ರ. ೭೪೪). [(ಸಂ.] 

ಪ್ರಣವಸ್ಥರೂಪ (ನಾ). ಓಂಕಾರಸ್ವರೂಪನಾದವನು ; ಪರಮಾತ್ಮ: 
ನಿಮ್ಮ್ಮ. ಮಹಿಮೆಯ ಪ್ರಣವಸ್ಥರೂಪಂಗಬಲ್ಲದೆ ಕಾಣಲಾರಿಗೆಯೂ 
ಬಾರದಯ್ಯಾ (4ರ. 67೬) ; ಎಲೆ ಅಯ್ಕಾ ಎಲೆ ಆಯ್ಕಾ ಪ್ರಣವಸ್ವರೂಪ 
ಬಸವಾ (6೦ಠ. ಕ. €-0೬)- [ಸಂ.) 


ಪ್ರಣವೋತ್ಕ (ಗು). ೧. ಓಂಕಾರದಿಂದ ಹೊರಟ. ೨. ನವೀನತೆ 


ಯಿಂದ ಉಂಟಾದ. ೧, ೨: ಪ್ರಣವೋತ್ಕ ಶ್ರುತಿಮಧುರಕ್ವಣಿತಂ 
ದ್ವಿಜಮುಖ್ಯವೃತ್ತಿ ಕೃಷ್ಣರುಚಿತ್ವಂ ವೆಣೆದಿರೆ ಪುರೋಹಿತಬ್ರಾಹ್ಮಣನೆನಿಸಿ 
ದುದತನು ನೃಪಶಿಗೀ ಪರಪುಷ್ಪಂ (ಕಂರ್ರತ್ವ- ೬-66). (ಸಂ.] 

ಪ್ರಣಷ್ಟ (ಗು). ೧. ನಾಶಮಾಡಿದ: ಪರಿಹರಿಸಿದ: ಪ್ರಣಷ್ಟಪುಮಾದ 
ಪ್ರಕೃಷ್ಟಪ್ರವೋದ ಪ್ರಧೃಷ್ಠದ್ಧಭಸ್ತೇ ನಮಸ್ತೇ ನಮಸ್ತೇ (98ಫ: 
೬-೦೫ ತ). ೨. ನಾಶಹೊಂದಿದ. (೫0. 

ಪ್ರಣಾದ (ನಾ). ೧. ದೊಡ್ಡ ನಾದ, -ಶಬ್ದ: ಪಟಹಪ್ರಣಾದಮಂ 
ಘನರವಮೆಂದೆ ನರ್ತಿಸುವ ಕೇಕಿಗಳಿಂ ಕಡುರಯ್ಯಮಪ್ಪ ಹಸ್ತಿನಪುರಮಂ 
ಜಿತೇಂದ್ರಪುರಮಂ ಪರಮೇಶ್ವರರಾಗಳೆಯ್ನ ದರ್‌ (ಕಂತಳಾ- 9-9), ಆಗಡೆ 
ವೊಣ್ಮೆತ್ತಲ್ಲಿ ಮಧ್ಯಂದಿನಸಮಯಸಳಮುದ್ಯೂತಶಂಖವ್ರಣಾದ» (ಕಾಡಾ. 
೬೬): ಘಟಿಕಾಭೇರೀ ಭೂರಿಪ್ರಣುನಮೊಗೆದತ್ತಾದಂ (ಶಾನ್ರ್ರ ತ್ರ 6೦೭) 
ಎ. ಗಟ್ಟಿಯಾದ ಕೂಗು; ಗರ್ಜನೆ. ೩. ಆರ್ತನಾದ. 
೪. [ಕಂಮಶಾ] ಸಂಭೋಗಸವಂಯದ ಸೀತ್ಕಾರ; ಮಣಿತ: 
“ಪ್ರಣುದಃ_೧_ಅನುರಾಗಜ। ಅನುರಾಗದ ದೆಸೆಯಿಂದ ಹುಟ್ಟಿದ ಶಬ್ದ” 
(ಸಿರ್ಮಾ೧ತಿ- ೩೨). (ಸಂ.] 

ಪ್ರಣಾಮ (ನಾ). ೧. ಬಗ್ಗು ವುದು; ಬಾಗುವುದಂ. ೨. ನಮಸ್ಕಾರ; 
ವಂದನೆ : ಕಾಯದಿಗ್ಬಂಧ ಪ್ರಣಾಮ ವಿಧೇಯವರ್ಚನೆ ಯೋಗಸಿದ್ಧಿ 
ನಿಕಾಯ ಲ್ಕ ಇಂದ್ರಿಯಸ್ಸಿ ತಿಗತಿಯನಾರೈದು AE ನಿಶ್ಚಯಿಸ 
ಬೇಹುಮ (ಕುವ ಉ. ೪-೩5)); ಮನೆಯವರಿಗೆಲ್ಲ ನನ್ನ ಪ್ರಣುಮಗಳು 
(೪09ತು- 036). ೩. ಸಾಷ್ಟಾಂಗನಮಸ್ಕಾರ. [ಸಂ. 

ಪ್ರಣಾಯ್ಕ (ನಾ). ೧. ಪ್ರೀತಿಪಾತ್ರನಾದವನು ; ಪ್ರಿಯ, ೨. 
ಪ್ರಾಮಾಣಿಕ : ಯಜುಬುದ್ಧಿಯುಳ್ಳವನು. ೩. ಯೋಗ್ಯನಾದ 
ವನು; ಅರ್ಹನಾದವನು. ೪. ಇಷ್ಟವಾಗದವನು; ಬೇಡವಾಗಿ 
ರುವವನಂ: “ಅಕ್ಷಿಗತಃ, ದ್ವೇಷ್ಠಃ, ಪ್ರಣಾಯ್ಕಃ,  ಅಸಮ್ಮತ:--ಈ 
೪ ಅನಿಷ್ಟ” (ಶರಾಯು- ೫. ಐಹಿಕವಿಷಯಂಗಳಲ್ಲಿ 


೬೦-೨೦೦) . 


36 


ಪ್ರಣಾಲ ೬೦೩೪ 


ಆಸಕ್ತಿಯಿಲ್ಲದವನು; ವಿರಕ್ತ. ೬. ಬಿಡಬೇಕಾದುದು; ತ್ಕಾಜ್ಯ- 
[ಸಂ.) 

ಪ್ರಣಾಲ, ಪ್ರಣಾಳ (ನಾ). ನೀರಂ ಮುಂತಾದುವು ಹರಿಯುವ 
ಮಾರ್ಗ; ನೀರಿನ ದೋಣಿ: "ಜಲಪ್ರಣಾಲ' ಪರಾ. ಪ್ರಣಾಳ : 
ತ್ರಿಭುವನಪ್ರಾಸಾದರಮ್ಮ ಪ್ರಣಾಳದವೋಲ್‌ ಕಣ್ಣೆ ಸೆವಿಂದುಮಂಡಲದಿನೇಂ 
ಗಂಗಾಪುವಾಹಂಗಳುಣ್ಮಿದುವೋ (ಉದಂಶೂ" 660) ; - ಸುಟ್‌ಚಿಳವೆಂಡಿರ 
ಕಡೆಗಣ್ಬಟ್‌ಯಂ ಪಸರಿಸುವ ಬೆಳಗು ಬೆಳದಿಂಗಳ ಪೊಂಪುಟ್‌ಯೆಂದು 
ಸುರಿವುವದಆಕೊಳ್‌ ಮಟಕಿಯಿಲ್ಲದೆಯುಂ ಪ್ರಣಾಳಶಶಿಕಾಂತಂಗಳ್‌ 
(ಕಂದ್ರಥು, ೬-೪೭). (ಸಂ.] 

ಪ್ರಣಾಲಿ, ಪ್ರಣಾಳಿ (ನಾ). ೧. ಇ ಪ್ರಣಾಲ. ೨. ಅವಿಚ್ಛಿನ್ನವಾಗಿ 
ಮುಂದುವರಿಯುವುದು; ಅನುಕ್ರಮ; ಸರಣಿ: ತನ್ನೆ ಹೃದಯೇಶ್ವರಿ 
ಯನನ್ಮಕಾಪುರುಷರಿಂ ಪೊರೆವ ಹರಕೃಪಾರೂಪಿಯೇಂ ಚಾಪಮಾತ್ರಮೆ 
ಪೇಳಾ? ಶಿವೇಚ್ಛಾಪ್ರಣಾಲಿಯೆ ದಿಟ೦ ! (ಶ್ರೀರಾಮಾ. ೩98-309); ಈ ವರೆಗೆ 
ನಾವು ಪುಶ್ಚಾತ್ಮಶಿಂಸ್ಟ್ರಗಳನ್ನೆಲ್ಲ ಹೇಗೆ ವೈಜ್ಞಾ ನಿಕ, ಐಶಿಹಾಸಿಕ ಮತ್ತು 
ಯುಕ್ತಿ ವೂಲಕ ಪ್ರಣಾಲಿಗಳ ಮೂಲಕ ಪರಿಶೀಲಿಸುತ್ತಾ ಬರುವೆವೊ 
ಹಾಗ್ದೆ ನಮ್ಮ ಶಾಸ್ತ್ರಗಳನ್ನು ಮಾಡುತ್ತಿಲ್ಲ (೩೨೦ರ. 1: ೩೬೦)- ಪ್ರಣಾಳಿಃ 
೧. “ಪ್ರಣಾಳೀ, ಜಳವ್ಮದತಿ-ಈ ೨ ಹರಿನಾಳಿ” (ಪಠಾಯು- ೦೦೩-೬೩); 
ಎರಡುಂ ತಟಮಳಿಮಿಳಿತು ಸರೋವರಂ ಸುರಿವ ಮದಜಲಂ ನದಿಯೆನೆ 
ಪುಷ್ಕರ ವರಕರಪ್ರಣಾಳೀಪರಿಕಳಿತಂ ನೀಳಗಿರಿಗೆ ಕರಿ ದೊರೆಯೆನಿಕುಂ 
(8೨ರ್ಕ್ಯತ್ರ- ೪-೦೨೪). (ಸಂ. ಪ್ರಣಾಲೀ) 

ಪ್ರಣಾಲಿಕೆ, ಪ್ರಣಾಳಿಕೆ (ನಾ). ೧. - ಪ್ರಣಾಲ. ೨. -ಪ್ರಣಾಲಿ ೨. 
೩. ಅಭಿಪ್ರಾಯಗಳನ್ನು ಪ್ರಚುರಪಡಿಸಲು ಉಪಯೋಗಿಸುವ 
ಮಾಧ್ಯಮ : ಸಾಹಿತ್ಯದ ವಿವಿಧಪ್ರಕಾರಗಳು ತನ್ನ ಸಾಮಾಜಿಕತೆಯ 
ಹೊರಹೊಮನ್ಮುವಿಕೆಗಾಗಿ ಅವನು ತೆರೆದ ಹಲವು ಪ್ರಣಾಲಿಕೆಗಳೆಂದೂ 
ಎ ಪರಿಗಣಿಸಬೇರಂ (ಸಾಶಿಕ್ರ- ೪). ಪ್ರಣಾಳಿಕೆ: ೩. ಈ ದಿವ, 
ಸಂದೇಶ ಉಪನಿಷತ್ತು, ಗೀತಾ, ಬ್ರಹ್ಮಸೂತ್ರ . . . ಇತ್ಕಾದಿ ನಾನಾ 
ಪ್ರಣಾಳಿಕೆಗಳ ವಂೂಲಕ ಅವಿಚ್ಛಿನ್ನವಾಗಿ ಪ್ರವಹಿಸಿ . . . ತನ್ನ ಪ್ರಭಾವ 
ವನ್ನು ಬೀರಿದೆ (ಹುಳ್ಕಾರ. ಇ ಶೆ): ೪, ತತ್ತ್ವ. ರಾಜನೀತಿ, 
ಸಾಹಿತ್ಯ ಮುಂತಾದುವುಗಳಲ್ಲಿ ಯಾವುದೊಂದರ ರೀತಿನೀತಿಗಳನ್ನು 
ಪಟ್ಟಿಮಾಡಿ ಪ್ರಚುರಪಡಿಸುವ ಘೋಷಣೆಯ ಬರಹ, - ಹೇಳಿಕೆ : 
ವಿಶ್ವಸಂಸ್ಥೆಯ ಸರ್ವತೋಮುಖ ಉದ್ದೇಶಗಳನ್ನೂ ಮೂಲಭೂತತತ್ವ 
ಗಳನ್ನೂ ಪ್ರಣಾಳಿಕೆಯಲ್ಲಿ (೦೩೯) ವಿವರಿಸಲಾಗಿದೆ (೪ತಸಂ. ೦೩); 
ಶಾಲೆಯ ಕಾರ್ಯಕ್ರವೂಗಳ ಪ್ರಣಾಳಿಕೆ, ಶಾಲೆಯ ವಾರ್ಷಿಕ ವರದಿ, 
ಶಾಲೆಯ ಪತ್ರಿಕೆ ಮುಂತಾದುವನ್ನು ಪೋಷಕರಿಗೂ ಬೋಧಕರಿಗೂ 
ಹಂಚುವುದು ಅಗತ್ಯ (ಶಿಕ್ಷದ- ೩೨೦): [ಸಂ. ಪ್ರಣಾಲಿಕಾ] 

ಪ್ರಣಾಶ (ನಾ). ೧. ಹಾಳಾಗುವುದು; ಇಲ್ಲದಂತಾಗುವುದು : ಈ 
ಪ್ರಣಾಶದಿಂದ ಪಾರಾದ ಒಂದೇ ಒಂದು ಗ್ರಂಥವೆಂದರೆ ಈಶ್ವರಕೃಷ್ಣನ 
“ಸಾಂಖ್ಯಕಾರಿಕೆ” (ಕಕ್ಕಶ್ರಾ. ೨೩೪) - ೨. ಸಾವು; ಮರಣ: ಅದು ಬುದ್ಧಿ 
ನಾಶದವರೆಗೂ ಹೋಯಿತು. ಆದರೆ ಅದಕ್ಕೆ ಸಕಾಲದಲ್ಲಿ ತಕ್ಕ ಪ್ರಶೀಕಾರ, 
ಚಿಕಿತ್ಸೆ ನಡೆದದ್ದರಿಂದ ಅದು ಅವಳ ಪ್ರಣಾಶದಲ್ಲಿ ಪರಿಣಮಿಸಲಿಲ್ಲ 
(ಬಳಿದು. ೨೦೯): (ಸಂ-] 

ಪ್ರಣಾಳ 'ಪ್ರಣಾಲ' ನೋ. 

ಪ್ರಣಾಳಿ. ಪ್ರಣಾಲಿ' ನೋ. 

ಪ್ರಣಾಳಿಕೆ 'ಪ್ರಣಾಲಿಕೆ' ನೋ. 

ಪ್ರಣಿತೆ “ಪಣಿತೆ' ನೋ. 

ಪ್ರಣಿಧಾನ (ನಾ). ೧. ಸರಿಯಾಗಿ ಇಡುವುದು... ಇರಿಸುವುದು. 


30 


86 


ಪ್ರಣೀತ 


೨. ಅಧಿಕವಾದ ಪ್ರಯತ್ನ, -- ಸಾಹಸ. ೩. ಕಣ್ಣು ಅಥವಾ 
ಬುದ್ಧಿಯನ್ನು ಒಂದು ಕಡೆ ನೆಲೆಗೊಳಿಸುವುದು. ೪, ತಪಸ್ಸು: 
ಧ್ಯಾನ; ಸಮಾಧಿ : “ಪ್ರಣಿಧಾನಂ, ಸಮಾಧಾನಂ, ಸಮಾಧಿಃ-ಈ 
೩ ಸಮಾಧಿಯ ಪೆಸರ್‌” (ಜಲಉಯು. ೨೦-೦೪, ಪತಂಜಲಿಯ 
ಪುನರ್ಜನ್ಮಗಳ ಬಂಧದಿಂದ ಮುಕ್ತಿಗೆ ಒಯ್ಕವ ಬಕ್ಕೆ ಭಕ್ತಿಪೂರ್ವಕ 
ವಾದ ಈಶ್ವರಪ್ರಣಿಧಾನವೊಂದೇ ವರಾರ್ಗವೆಂದು ಹೇಳುವುದಿಲ್ಲ (ಕಠ್ಕಶ್ರ. 
೨೬೪). ೫. (ದೇವರಿಗಾಗಿ) ಎಲ್ಲ ಕರ್ಮಫಲಗಳನ್ನು ತ್ಯಾಗ 
ಮಾಡುವಿಕೆ : ಪ್ರಣಿಧಾನವೆಂದರೆ ಈಶ್ವರನನ್ನು ಕುರಿತು ನಿರಪೇಕ್ಷವಾದ, 
ನಿಷ್ಕಲಂಕವಾದ ಪೂಜೆ (ರರ್ಕುಸಾ, ೨೨). ೬. ಭಕ್ತಿ. ([ಸಂ.7 


ಪ್ರಣಿಧಿ (ನು). ೧. ಗೂಢಚಾರನಾಗಿರುವಿಕೆ ; ಬೇಹಂಗಾರಿಕೆ. 


೨. ಬೇಹುಗಾರ; ಗುಪ್ತಚಾರ; ಗೂಢಚಾರ ; “ಪುಣಿಧಿಃ, ಗುಪ್ತ 
ಪೂರುಷಃ_ಈ ೨ ಗುಪ್ತಹೇರಿಗಗಳ್‌? (ಜರಾಯು. ೭೬೦-೨೬೦): ಇತ್ತ 
ದುರ್ಯೋಧನನ ಗೂಢಪ್ರಣಿಧಿಗಳಾ ಮಾತಂ ಜಲಕ್ಕನಲ್‌ದು (ಶಂಶಕಾ- 
6-6» ಐ); ವಿವಿಧವೇಷವಿದ್ಯಾವಿಶಾರದಪ್ರಚ್ಛನ್ನಪ್ರಣಿಧಿಗಳಂ ಪ್ರಯೋ 
ಗಷಿಯುಂ . . - ಸಾಮ್ರಾಜ್ಮಮಂ ನಿಷ್ಠ್ಕಂಟಕಮುಂ ನಿರಾತಂಕಮಂಂ 
ನಿಜಾಯತ್ತಮುಮೆನಿಸಿದ೦ (ಕಂದ್ರಫು. 3-೬೩೦). ೩. ರಾಯಭಾರಿ: 
“ಒಂದು ದೇಶದ ರಾಜನಿಗಾಗಲಿ ರಾಜ್ಮಕ್ಕಾಗಲಿ ಪ್ರತಿನಿಧಿಯಾಗಿ ಪರ 
ರಾಜ್ಯದಲ್ಲಿ ಸಾರ್ವಕಾಲಿಕವಾಗಿರುವ ನಿಯೋಗಿ ; ಪ್ರಣಿಥಿ, ರಾಜದೂತ ; 
ನಿಯೋಗಿ” (೬ಖಶಿ&988407. ಇಂಕು) - ೪. ಬೇಡಿಕೆ; ಪ್ರಾರ್ಥನೆ : 
“ಪ್ರಣಿಧಿ: ಪ್ರಾರ್ಥನೆ, ಬೇಹಿನ ಗೂಢಚಾರ” (ಸಿದ್ಮಾತಿ. ೩೯6)- 
೫. ಆನೆಯು ಅನುಚರ : ಆನೆಯನ್ನು ಪಳಗಿಸಿ ಹತೋಟಿ ಮಾಡು 
ವವನು : ನಯನಿಪುಣಸೂತ್ರಧಾರರ್‌ ನಿಯಮಿಸುವರ್‌ ಭದ್ರಮಂದಮೃಗ 
ಸಂಕೀರ್ಣಾನ್ವಯದ ನೃಪಕರಿಗಳಂ ಪ್ರಣಿಧಿಯೊಡ:ಬಡದೆ ಸಕಳಿಕ್ಷೆ 
ಕಣ್ಣೋಟುವಿನಂ (ತೃತ್ನಕ್ತ. ೨-೩0). ೬. ಗಮನ; ಎಚ್ಚರಿಕೆ; ಅವಧಾನ. 
[ಸಂ] 


ಪ್ರಣಿಪತ್ತಿ (ನಾ)--ಪ್ರಣಿಪಾತ ೧ : ಇತ್ತಲೀ ಬಸವಣ್ಣನಿಂ ಪ್ರಣಿಪತ್ತಿಯಂ 


ಕೈಗೊಳುತ ಕೂರ್ತು (ಬಸಪ. ೨೨-೭). [೫೦.7 


ಪ್ರಣಪಾತ (ನಾ). ೧. ನಮಸ್ಕರಿಸಂವುದಂ ; ನಮಸ್ಕಾರ : ಬರ್ದುಂಕಿ 


'ದೊರುಂ' ಪಿರಿಯನೆ ಮುನಿಸೆಂಬುದು ಪ್ರಣಿಪಾತಪ್ರತೀಕಾರಮೆಂದಣ 
ದರಸನ ದಂಡನಾಯಂಂಗೆ ಶರೆಣಾಗತರಾಗಿ ನಿಜಶಿರಸ್ವಾಣಪರಾಯಣರಾದರ* 
(ಕಾಂತಿತ್ರು- ೦೦-೨೪ 8); ತಮ್ಮ ಮಗನಂತಿರುವ ನನಗೆ ಸಾಷ್ಟಾಂಗಪ್ರಣಿಪಾತ 
ಮಾಡುವುದುಂಟೇ ಎಲ್ಲಿಯಾದರು! (ಗ್‌ರಾ:ಗ. ೩೨). ವಿ. ಕಾಲಿಗೆ ಬಿದ್ದು 
ಶರಣಾಗತನಾಗುವುದು. [Xo] 


ಪ್ರಣಿಹಿತ (ಗು). ೧. ಇರಿಸಿದ: ಸ್ಥಾಪಿಸಿದ : ಪ್ರಣಿಹಿತಕಲಶಾವಳಿ 


ಕಿಂಕಿಣಿಲೊಳ* ಪೊಜಮಡುವ ಪುಗುವ ಜನದುಲಿಯುಲಿಯೊಳ್‌ ತೊಣೆ 
ಯಾಗೆ . .. ಗೋಪುರೆಂ ಸೊಗಯಿಸುಗುಂ (ಕೃತ. ೨-೬೭). ವಿ. ಕೊಟ್ಟಿ; 
ನೀಡಿದ. ೩. ಸೇರಿಸಿದ ; ಕೂಡಿಸಿದ : ಗುಣದೋಪಾದಿಗಳಿಂದನುಗುಣ 
ಮಾಗಿರೆ ಪೇಟ್ತು ತದನುಸದೃಶದಿನೊಂದಂ ಪ್ರಣಿಹಿತನಿದರ್ಶನ ಕ್ರ ಮಿದೆಣಿ 
ಸುವುದಬ್ಮ೦ ನಿದರ್ಶನಾಲಂಕಾರಂ (ಕಾ. ೨-೦೫0). ೪. ಪಡೆದ; 
ಹೊಂದಿದ. ೫. ಒದಗಿದ; ಪ್ರಾಪ್ತವಾದ. ಓ. ಸಾವಧಾನವಾದ 
ವಂನಸ್ಸುಳ್ಳ. (ನಂ). ೩. ಇರಿಸಿದುದು. ೮. ಕೊಟ್ಟುದು ; 
ನೀಡಿದುದು. ೯. ಒದಗಿದುದು; ಪ್ರಾಪ್ತವಾದುದು : “ಪ್ರಾಪ್ತಂ, 
ಪ್ರಣಿಹಿತಂ - ೨ ಹೊಂದಲ್ಹಟ್ಟುದು” (ಸಿರ್ಕಾಂತಿ ೩೪). ೧೦. ಒಂದು 
ವಿಷಯದ ಮೇಲೆ ಚಿತ್ತೆ ೌಗ್ರತೆಯನು, ಓ ಹೊಂದಿರುವುದು... 
ಅವಧಾನವನ್ನು ಹೊಂದಿರಂವುದಂ. [ಸಂ. 


ಪ್ರಣೀತ (ಗಂ). ೧. ಮುಂದಕ್ಕೆ ಒಯ್ದ. ೨. ಮಾರ್ಗದರ್ಶನ 


ಪ್ರಣೇತೆ ೬೦೩೫ ಪ್ರತರಕ್ರಿಯೆ 


ಮಾಡಿದ ; ನಿರ್ದೇಶಿಸಿದ : ಆ ರಾಮಯತಿಪತಿ ಪರಮಾಗಮಪ್ರಣೀತ 
ಮಾರ್ಗದಿಂ ... ಗುಪ್ತಿಗಳಂ ಪಾಲಿಸಿ ಪಂಚಮಹಾವ್ರತಲೀಲೆಯಿನೆಸೆದಂ 
(ತಂಂಾರೂ. ೦೬ ೩6 5); ಪ್ರಣೀತವೇದಾಗಮಶಾಸ್ವ್ಯಸಂಕುಳೇ . .. ಗುಣಾಭಿ 
ರಾಮೇ ಜಯ ಸರ್ಮಮಂಗಳೇ (ಕೃತಂ. ೨೦-೩೬). ೩. ಕೊಟ್ಟ: 
ನೀಡಿದ. ೪. ಆಗುಮಾಡಿದ; ನೆರವೇರಿಸಿದ; ಸಾಧಿಸಿದ. ೫. ರಚಿತ 
ವಾದ; ನಿರ್ಮಿತವಾದ: ಮಹಾಕವೀಶ್ವರಕೃತಿ ಶಾಸ್ತ್ರಾಂತರಸ್ಮಾರತೆ ನಿಲೈ 
ನಿರಂತರಮಸ್ಮತ್ಸಣೀತ ಜಾತಕಕೃತಿಯೊಳ್‌ (ಕಾಕತಿ. ೦-೩)- (ನಾ). ೬ 
ಹೇಳಿದಂದಂ ; ನಿರ್ದೇಶಿಸಿದುದು : ಇಂಡಿಯಾದೇಶದಲ್ಲಿರುವ ಹಲವಾರು 
ಗಮನಾರ್ಹವಾದ ಪದ್ಧತಿಗಳಲ್ಲಿ ಪುರಾತನ ಖುಷಿಗಳಿಂದ ಪ್ರಣೀತವಾದ 
ಒಂದು ಪದ್ಧತಿ ಇದೆ (ಶ್ರ ವಾತ. 7. 96); ಟಿಳಕರ ಪೌರಾಷ-ಪ್ರಕೃತಿ ಮಸಿ 
ಸರ್ವರಿಗೆ ಉಪದೇಶಿಸಲು ಯೋಗ್ಯವಾದ ಕರ್ಮಯೋಗರೂಪವನ್ನು ತಾಳಿ 
ಅವರ ಮುಖದಿಂದ ಪ್ರಣೇತವಾಯಿತು (ರರ್ಶುಶಾ- 09೨)- ೭. ಬರೆ 
ದುದಂ; ರಚತವಾದುದಂ : ಬಹುಕಾಲದ ಹಿಂದೆ ಪ್ರಣೀತವಾಗಿ ಈಗಲೂ 
ನಮ್ಮಿಂದ ಆದರಿಸಲ್ಪಡುತ್ತಿರುವ ಕಾವ್ಯ್ಮಗಳೆಲ್ಲವೂ ಈ ಅಲೌಕಿಕ ಆಲೋಕ 
ದಿಂದ ತುಂಬಿವೆ (೫ಕ್ಕಕ. ೭೪). ಲೆ. ರುಚಿಯಾಗಿ ತಯಾರಿಸಿದ 
ಅಡುಗೆ; ರಸಪಾಕ: “ ಪ್ರಣೀತಂ, ಉಪಸಂಪನ್ನಂ-೨ ಪಾಕದಿಂದಲೂ 
ರಸದಿಂದಲೂ ಯುಕ್ತವಾಗಿ ಶಾಕಾದಿ ಸಮಗ್ರವಾದ ಅಡಿಗೆ ; ರುಚಿಯಾಗಿ 
ಅಟ್ಟಲ್ಪಟ್ಟ ಅಡಿಗೆ” (ಸಜಾತಿ. ೨). ೯. ಮಂತ್ರಸಂಸ್ಕಾರವನ್ನು 
ಹೊಂದಿದ ಅಗ್ನಿ : “ ಕಿಚ್ಚುಂ ಪ್ರಣೇತಮಕ್ಕು೨” (ರಂಗಾ. ೭೭-೦೩) ; 
“ ಪ್ರಣೀತಃ , ಸಂಸ್ಕೃತಃ- ಮಂತ್ರದಿಂದ ಸಂಸ್ಕರಿನಲ್ಪಟ್ಟು. ಹುತನಾದ 


ಅಗ್ನಿಗೆ ಹೆಸರು ” (ಸಿದ್ದಾಂತ. 300). [ಸಂ.] 
ಪ್ರಣೀತೆ (ನಾ). ಯಜ್ಞ. ಯಾಗ. ಹೋಮುಗಳಲ್ಲಿ ಬಳಸುವ ಒಂದು 
ಬಗೆಯ ಪಾತ್ರೆ; ಯಂಜ್ಞ ಪಾತ್ರೆ. (ಸೆಂ. ಪ್ರಣಿ:ತೂ] 


ಪ್ರಣುತ (ಗಂ). ೧. ಹೊಗಳಿದ; ಕೊಂಡಾಡಿದ. ೨. ಹೆಸರಾಂತ; 
ಪ್ರಸಿದ್ದವಾದ : ಪ್ರಣುತಪದಾಂತರೀಕರಣಮಂತದೆ. ತಾಣದೊಳಾ 
ದೊಡಂ ಮಹಾಗುಣಮನೆ ತರ್ಕುಂ (ಕುಂರಾ- ೦-೦೨೨); ಪ್ರಣುತಜಿನ 
ಚರಿತಮಂ ಲಕ್ಷಣಮಿಲ್ಲದೆ ಕುಕವಿ ಕಬ್ಬದೊಳ್ಳಟ್ಟೆ . . . ಅಪ್ಪುದೆ ಶುಭದಂ 
(ಅರ್ಧವೇ. ೨-೩೦); ಪ್ರಣುತ ಶ್ರುಶಿಗಳೀ ನಾಲ್ಕು (ಏಷ್ಮುಪು. ೩-೦-೧೪). 

[ಸಂ.] 

ಪ್ರಣುತಿ (ನಾ). ಅತಿಶಯವಾದ ಹೊಗಳಿಕೆ; ವಿಶೇಷವಾದ ಸ್ತೋತ್ರ: 
ಶಿವಶರಣರಂ ಕಂಡುಕಂಡುಬ್ಬಿ ಏನತನಾಗಿ ಪ್ರಣುತಿಯಿಂ ಪುಗೆ ಮನಮೊಸೆ 
ದೊಸೆದು ಹಾಡಿಹಂಡಿ (೧ಸಫ್ರ- ೩೩-೩). [ಸಂ.] 

ಪ್ರಣುತಿಸು (ಕ್ರಿ). ಅತಿಶಯವಾಗಿ ಹೊಗಳು ; ಬಹಳವಾಗಿ ಸ್ತೋತ್ರ 
ಮಾಡು : ಪ್ರಣವಮಂತ್ರಾಗಮದ ಕಳೆಗಳೊ ಪ್ರ ಫ್ರೈಣುತಿಸಲ್ಕಿಂತೊಪ್ಪುವಾ 
ಕಲಧೌತಶೈಲದಲಿ (ಫ್ರಿ. ೦-೩೯); ಭಕ್ತಿಯಲಿ ಪ್ರಣುತಿನಲು ಶರ್ವಾಣಿ 
ರತಿಯರಿಗೆಣೆಯೆನಿಪ ಸುಂದರಿಗೆ ಮಿಕ್ಕಿನ ಬಣಗುಸತಿಯರು ಸರಿಯೆ ಲೋಕ 
ದೊಳು (ಶಳಕ- 0-೩೪) (ಪ್ರಣುತಿ4 ಸ್ಮ] 

ಪ್ರಣುತೆ "'ಪಣಿತೆ' ನೋ. 

ಪ್ರಣೂತ (ಗು) ೧. ವಿಶೇಷವಾಗಿ ಹೊಗಳಿದ,--ಪ್ರಶಂಸೆ ಮಾಡಿದ. 
೨. ಪ್ರಸಿದ್ಧವಾದ ; ಹೆಸರಂವಾಸಿಯಾದ : ವ್ಯಾಸಮುನಿಪ್ರಣೂ 
(mM. ಣೀ]ಕಕೃ po ಸಲೆ ಪೇಟ್ಜು . . . ನಂಡೊವಜನಾದನೊ ಪೇಟ್‌ 
ಕವಿತಾಗುಣಾರ್ಣವಂ (ಶಂಶಶಾ. ದಿ) ; ಮುನ್ನಾ ದಿಪುರಾಣಮುನಿ 
ಗಣಪ್ರಣೂತಶ್ರುತಿವಿಹಿತ ವಿಶುದ್ಧಮಾರ್ಗನುಂ ... ಧರಾಮರಾಗ್ರ 
ಗಣ್ಮನುವನಾಗಿ - - - ದುರ್ಗಮಯ್ಯಂ ನೆಗಟ್ಟಿ ೦ (ಶಂತಕಂ- 6-೦0); ಪರ 


ಮಾನಂತಗುಣಪ್ರ ಣೂತವರಿನಿರ್ವಾಣೋರ್ವಿಯಂ . . . ಭಕ್ತಿಯಿಂ 


ನಂದು - ವಂದಿಸಲ್‌ (ಸುಳುರೂ. ೮-೬). (ನಾ). ೩. ಹೆಚ್ಚಾಗಿ 


ಹೊಗಳಿದುದು ; ವಿಶೇಷವಾಗಿ ಪ್ರಶಂಸಿತವಾದುದು. ೪. ಪ್ರಸಿದ್ಧ 
ವಾದುದು; ಹೆಸರುವಾಸಿಯಾದುದು : ಆ ಮಹಾವನಂ . . . ನಾಕಿ 
ನಿಳಯದಂತೆ ಅನೂನಾಪ್ಸರೋಗಣಪ್ರು ಣೂತಮುಮತಕರ್ಕ್ಕಗೋಚೆರಮುಂ 
(ಕಂದ್ರಶು- 3-೩೨ 5). ೫. ವಿಶೇಷವಾಗಿ ಹೊಗಳಿಕೆಯನ್ನು ಹೊಂದಿ 
| ದವನು, ಪ್ರಶಂಸಿತನಾದನನು : ಈತನತ್ಕಂತವಿದ್ವಜ್ಜನಸಂದೋಹ 
ಪ್ರಣೂತಂ ಪರಮಜಿನಮತಾಂಭೋಜಿನೀರಾಜಹಂಸಂ (ಸುಕುರೂ. ೦೪೪). 
[ ಸಂ.) 
ಪ್ರಣೇತಾರ (ನಾ). ೧. (ಉತ್ತಮನಾದ) ನಾಯಕ, -_ ಮುಂದಾಳು: 
ಪ್ರಣೇತಾರನು ಇಲ್ಲದಿದ್ದರೆ ಮಹತ್ತಮವಾದ ಸೈನ್ಮವಾದರೂ ಯುದ್ಧದಲ್ಲಿ 
0| ಭಗ್ನವಾಗುವುದು (6ಕ,್ಮಕ. 0). ೨. (ಗ್ರಂಥವನ್ನು) ರಚಿಸಂವವನು; 
ಕರ್ತೃ. [ಸಂ. ಪ್ರಣೇತೃ] 
ಪ್ರಣೇತೃ (ನಾ). ೧. ನಾಯಕ; ಮುಂದಾಳಂ. ವಿ. ಬೋಧಿಸಂನ 
ವನು: ಗುರು. ೩. -ಪ್ರಣೇತಾರ ೨: ನಮಗೆ ಈಗ ಉಪಲಬ್ಧ 
ವಾಗಿರುವ ವೇದಾಗಮಗಳಲ್ಲಿಯ ಪ್ರವರ್ತಕರಾಗಲಿ ಅನುವಾದಕರಾಗಲಿ 
16|( ಪ್ರಣೇತೃಗಳಲ್ಲ (ಕಾರರ. ಬ). [ಸಂ,7 
ಪ್ರಣೇಯ (ನಾ). ೧. ವಿನಯವಂತ; ವಿನೀತ. ೨. ವಶೀಕರಣ 
ವಿಧಾನದಿಂದ ವಶವರ್ತಿಯಾಗಿರುವವನು : “ವಶ್ಯಃ, ಪ್ರಣೇಯಃ, 
೨ ಔಷಧಾದಿಗಳಿಂದ ವಶ್ಶನಾದವನ ಹೆಸರು” (ಸಿರ್ಮಾಂತಿ. ೩೨೪). [ಸೆಂ] 
ಪ್ರತತ (ಗು). ಹರಡಿರುವ; ವಿಸ್ತಾರವಾದ; ವ್ಯಾಪ್ತವಾದ. ಹಂ.) 
20|ಪ್ರತತಿ (ನಾ)- ' ೧. ಗಂಂಪು ; ಸಮೂಹ: ನಾಗವಿಭೂಷಣಪ್ರತತಿ 
ನಾಗರಖಂಡಮಪೂರ್ವಮಪ್ಪ ಪುನ್ನಾಗದ ಬದಾಸಿಗಂ (ಶಂಶಠಾ. ೪-೦೬) : 
ಭುವನದೊಳು ಧರ್ಮಗುಣಪ್ರ ತತಿಗೆ ನೆಲೆಯಾಗಿ ಮಹಾಸತಿ ಮೇಚಲದೇವಿ 
ಸನ್ನತಂ ಸೊಗಯಿಸುಗುಂ (ಎಳೆ. ೪, ಮಣಣ. ೦೯-೩6; 1096); ಆವದಿರ 
ನಿಬರು ಕ್ಷಿತಿಸುರರ ಕೊಂದಮಳಭೂಷಪ್ರತತಿಯನು ಕೊಂಡೊಯ್ದರು 
25 (ಕುವ್ಯ್ಮಾಳ: 6೭-೦೫). ವಿ. ಬಳ್ಳಿ; ಲತೆ:. “ಲತೆ ಪ್ರತಾನನಿ ಪ್ರತತಿ 
ವಲ್ಲರಿ ವಲ್ಲಿ ವೀರುದೆೆ ಬಳ್ಳಿಯೆನಿಕುಂ ” (ಮಂಗಾ) [ಸೂ.] 
ಪ್ರತನ (ನಾ). ಹಳೆಯದಂ ; ಪ್ರಾಚೀನವಾದುದು: “ಪುರಾಣಃ 
ಪ್ರತನಃ, ಪ್ರತ್ನಃ, ಪುರಾತನಃ, ಚಿರಂತನ; ೫ ಹಳೇದು, ಬಹು 
ಕಾಲದ್ದು ” (ಸಿದ್ಮಾಂತಿ- 49೩) - [ಸಂ.7 
39 [ಪ್ರತಪನ (ನಾ). ೧. ಹೆಚ್ಚಾಗಿ ಬಿಸಿಮಾಡುವುದುು--ಕಾಯಿಸುವುದು. 
೨. (ಆಲಂ) ಕ್ಷೇಶಕಿ ಕೀಡುಮಾಡುವುದು ; ಸಂಕೆಟಪಡಿಸುವುದು : 
ಸ ರೂಪಪ್ರತಪನಲಕ್ಷಣನಿಶ್ಚಯತಪಶ್ಚರಣಹೇತುಭೂತಿನಶವಾದಿ ದ್ವಾದಶ. 
ವಿಧಾನುಷ್ಠ್ಮಾನಂ ತಪಮೆಂಬುದಕ್ಕೂಂ (ಕತ್ತಕ್ರ. ೨೮೪). [ಸಂ.] 
ಪ್ರತರ (ಗು). ೧. ಹೆಚ್ಚಾದ; ಅಧಿಕವಾದ: ಅತಿತೂರ್ಯಚ್ಚಕ್ರ ರೋಚಿ 
s5| ರ್ವಳಯವಿಳಹಸನಂ ನನ್ನ [ವೋ)ನಸ್ಮಳಿರತ್ನಪ್ರತರಾಭೀಷುಪ್ರಕಾಶಂ ಬೆಳಗೆ 
(ರರ್ಥಕೂ. ೪-೩೩) - ೨. ವಿಸ್ತಾರವಾದ: ದಂಡಕವಾಟ ಪ್ರತರಲೋಪೂರೆಣ 
ಕ್ರಿಯೆಗಳಂ ಪ್ರತಿಸಮಯಂ ಪ್ರಯೋಗಿಸಿ (ಶಂರಾನಾ. ೦೬-೬೯ ವ: 
"ಪ್ರತರಕ್ರಿಯೆ' ಪರಾ. [ಸಂ.] 
ಪ್ರತರಕ್ರಿಯೆ (ನಾ). [ಜೈನ 1 ಪರಿನಿರ್ವಾಣಕಾಲದಲ್ಲಿ ಒದಗಂವ 
ಅವಸ್ಥಾ ವಿಶೇಷ; ಆತ್ಮವು ವಿಸ್ತಾರವಾಗಿ ವಾ ಪಿಸುವುದು : ಲೋಕಾ 
ಕಾಶವೂ ೌವಕಕವಾಟಕ್ರಿಯೆಯಂ ನೆಜಪಿ ತದನಂತರೆಸವಂಯ ದೊಳ್‌ ವಾತ 
ವಲಯಮೂಟ್‌ಯೆ ಜೀವಪ್ರದೇಶಂಗಳಿಂ 'ಲೋಕಪ್ರದೇಶಮಂ ಪರ್ವ 
ನಿರ್ವರ್ತಿತ ಪ್ರತರಕ್ರಿಯಾವಿಶೇಷಂ (60. ೦೬೪೯೫೮) ; “ಪ್ರತರಕ್ರಿಯೆ.. 
ಪ್ರತರಾವಸ್ಥೆಯಲ್ಲಿ ಲೋಕದ ಅಸಂಖ್ಯಾತಭಾಗಗಳು ಕೇವಲಿಯ 
| ಪ್ರತರಾಕಾರದ ಆತ್ಮಪ್ರದೇಶಗಳಿಂದ ವನ್ಶಿಪ್ತೆವಾಗುತ್ತವೆ” (ಉ0ಪು. ಕೈನ 
ಠಾಂಳಾಪಿಕ ತನ್ಮಿಳೋತ) . [ಸಂ. ಪ್ರತರಕ್ರಿಯಾ] 


ಅತೆ 


ಪ್ರತರಾಂಗುಲ 


ಪ್ರಕತಾಂಗುಲ (ನಾ). [ಜೈನ] ಒಂದು ಚದರಳತೆ; ಸೂಚ್ಮಂಗುಲದ 
ವರ್ಗ : ತದ್ಭಾಗಹಾರಮುಂ ಯಥಾಕ್ರಮದಿಂ ಪ್ರತರಾಂಗುಲಸಂಖ್ಯೇಯ 
ಭಾಗಮುಮಕ್ಕುಂ (ಕಕ್ಕೃಶ್ರ. ೨0); ಕಾಲಪ್ರಮಾಣದಲ್ಲಿ ವಿವರಿಸಿದ 
ಆದ್ಧ್ಮಾಪಲ್ಮದಲ್ಲಿ ಬರುವ ಸಂಖ್ಯೆಯೊಳಗೆ ಅರ್ಧೆಮಾಡಿ, ಒಂದರಿಂದ 
ಇನ್ನೊಂದು ಗುಣಿಸಿದರೆ. ಸೂಚ್ಯಂಗುಲದ ಪ್ರಮಾಣ ಬರುತ್ತದೆ. 
ಸೂಚ್ಮಂಗುಲದ ವರ್ಗಕ್ಕೆ ಪ್ರತರಾಂಗುಲವೆಂದೂ ಘನಕ್ಕೆ ಘನಾಂಗುಲ 
ಬೆಂದೂ ಹೇಳುವರು (ಕರಕ, ೩೦೪). [ ಸೆಂ. ] 
ಪ್ರತರೆ (ನಾ). -ಪ್ರತರಕ್ರಿಯೆಂ; ನೀರು ಪನಿವಂತೆ ಪ್ರತರೆಯ ವರೆಮನು 
ಮಾಡಲು ಘನಕಕರ್ಮಹಿಂಡವಾಅಾದುದು 
(ಸಂ. ಪ್ರತರ) 
ಪ್ರತಲ, ಪ್ರತಳ (ನಾ). ೧. ಬೆರಳುಗಳನ್ನು ನೀಡಿ ಅಗಲಿಸಿರುವ 
ಅಂಗೈ ; “ಚಪೇಟಃ, ಪ್ರತಲ।ಃ, ಪ್ರಹಸ್ತಃ -೩ ವಿಸ್ತೃತಾಂಗುಳೌ... 
ಚಂಚಲ್ಪಟ್ಟ ಬೆರಳುಗಳುಳ್ಳ ಅಂಗೈ ಹೆಸರುಗಳು” (ಏರ್ಕಾಂತಿ. ೦೯೩) - 
೨. ಸಪ್ತಪಾತಾಳಲೋಕಗಳಲ್ಲಿ ಒಂದು. ಪ್ರತಳ : ೧. ಬೆರಲುಂ 
ತಳದುಂ ಬೆರಸಿದೊಡೆ ಪ್ರತಳವೆುಂಬುದು ಅದನೆ ತಳಮುಮೆಂಬುದು 
(ಕ9ಯು- 66-464). [೫.7 
ಪ್ರತಳ "ಪ್ರತಲ' ನೋ. 
ಪ್ರತಾನ (ನಾ). ೧. ಕವಲುಕವಲಾಗಿ ಹರಡುವುದಂ ; ಶಾಖೋಪ 
ಶಾಖೆಗಳಾಗಿ ವಿಸ್ತರಿಸುವುದು. ೨. ಗುಂಪು; ಸಮೂಹ : 
ಮಣಿಗಣಾತ್ತ ಮರೀಚಿಲತಾಃಪ್ರ ತಾನಸಂವಳಯಿತ ವಿದ್ರುಮದ್ರುಮವಿಳಾಸ 
ವಿಶೇಷಿತಬಾಡವಾನಳಾವಿಳೆಜಳೆವಂ ಮನಂ ಬಯಸಿ ನೋಡಿದನರ್ಣವಮಂ 
ಗುಣಾರ್ಣವಂ (ಶಂಶಳಾ- ೪೨೨೩): ಲಸದುವ್ಯತ್ಕೀರಪಾರಾವತಶಿಖಹರಿಣೀ 
ಹಂಸಶಾರೀಪ್ರತಾನಂ (ಕಾ8ಕೇ- €-90). ಹಿ. ಬಳ್ಳಿಯ ಕುಡಿ; ಸಣ್ಣ 
ಹಂಬು : "ಪ್ರತಾನಿನಿ' ಪರಾ. ೪. (ನೆಲದಲ್ಲಿಯೇ ಹಬ್ಬುವ) 
ಬಳ್ಳಿ; ಹಂಬು. [ಸಂ 
ಪ್ರತೂನಿನಿ (ನಾ). ಬಳ್ಳಿ; ಹಂಬು; ಲತೆ: 
ವಲ್ಲೀ, ಪ್ರತೀ, ಪ್ರತಶಿಃ -- ಈ ೫ ಬಳ್ಳಿ” 


(ಕಠ, ೪8-೯೬). 


“ಬತಾ, ಪ್ರತಾನಿನೀ, 
( ಹತಾಯು. ೩೦-೨೬) . 


(ಸಂ. ಪ್ರತಾನಿನೀ] 
ಪ್ರತಾಪ (ನಾ). ೧. ಬಿಸಂಪು; ಕಾವು; ಉಪ : ದಿವಸ್ತತತಿಗೆ 
ಪ್ರತಾಪಮಂ . , .' ಕೊಟ್ಟ ಗುರುಮೂರ್ತಿ ಪಂಪಾಪತಿವಿರೂಪಾಕ್ಷ|36 


ನೆಮಗಿಷ್ಟಸಿದ್ಧಿಯಂ ಮಾಳ್ಳೆ (ತಳಾ, 0-0), ವಿ. ಬಿಸಿಲು. ೩. ಬೆಳಕು; 
ಪ್ರಕಾಶ. ೪. ಶಕ್ತಿ; ಬಲ; ಪರಾಕ್ರಮ :“ಪ್ರತಾವ;, ಪೌರುಷಂ, ತೇಜಃ, 
ವಿಕ್ರಮಃ, ಪರಾಕ್ರಮ ಈ ೫ ಪರಾಕ್ರಮಂ” (ಹರಾಯು. ೦೨-೩೪); 
ಪತಿವಿಯೋಗ [ಖದ್ಮಧ್ಮನಿತಂ] ಹೃದಯಂಗಳೊಳಾವಗಮುರಿವುದು ಕಡುಪಿ 
ನೊಳಾ ನೃಪಪ್ರ ತಾಪಜ್ವಲನಬಂ (ಉರಂಪೂ- 0೪); ರಣರುಗಭೈರವನುಭಯ 
ಬಳಸುಭಟಕೀರ್ತೀತಪ್ರುತಾಪಂ ವೈರಿಸಂತಾಪಂ (394%. 2%,೪೬-೩೪; 1072). 
೧, ೪: ಉಚ್ಚಂಡಪ್ರ ತಾಪೋದಯುಮರಿಕುಮುದಾಭೋಗವಿಧ್ವಂಸಿಯನಾಗಿ 
ರ್ಪಿನಂ.. . ಒಳ್ಬಂ ಪೆತ್ತುದಾತ್ತಂ ಬೆಳಗುಗೆ ಜಗಮಂ ಗೋಪ 
ಮಾರ್ತಾಂಡದೇವಂ (8ಗಂ- ೧೪). ೫. ತೇಜಸ್ಸು ; ಪ್ರಭಾವ ; 
ವರ್ಚಸ್ಸು : “ಪ್ರತಾವಃ, ಪ್ರಭಾವ। --೨ . . . ಪ್ರಭುಕಳೆ ಯಾವದೋ 
ಅದರ ಹೆಸರು” (ಸಿರ್ಕಾಂತಿ- ೨೪೦). ೬. ಕೀರ್ತಿ; ಯಶಸ್ಸು. ೭. ಹಿಂದಿನ 
ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಒಂದು ನಾಣ್ಮ: ಪುತಾಪದ ಲೆಕ್ಕ... 
ಪ್ರತಾಪಕೆ ಪಣವು ಬಾಣಂ ಪ್ರತಾಪಕಂ ಧರಣವೆರಡು ಚೌಲ ನಾಲ್ಕುಂ 
(ಕ್ಮಕಹಾ- ಅತುಲ. 7, 8); ಆರು ವರುಷಾವಧಿಯ ಪಂಕಪರ್ವಗಳ ಮಹೋ 
ತ್ಲಾಹಕ್ಕೆ ಪ್ರಕಾಪ ಇಪತ್ತುಂ ಬೆಲ್ಲಪತ್ರೆ ಹುವ ತಹದಕೆ ಪ್ರತಾಪ 
ಹನೆರಡ: (ಎಳ: 31, ಕೊಳಳಾ- ೩೦-೦೭; 3889); ರಾಮಟೆಂಕೀನಾಣ್ಯವು 


೬0೩೬ 


ಪ್ರತಾಪೋಹ್ಮ 
ಕಟಾಳಟಿ ನಾಲ್ಕು ತೊಲಿ ಇರುತ್ತಿತ್ತು. ಅದರ ಅರ್ಧದ ನಾಣ್ಯಕ್ಕೆ 
ಪ್ರತಾಪವೆನ್ನವರು.  ( ಕಠಾಗೆ. 340). ಥಿ ಸಂಸ್ಕೃತಕೋಶಗಳಲ್ಲಿ 
ಈ ಅರ್ಥವಿಲ್ಲ. ಆದರೆ ಮರಾಠಿಕೋಶದಲ್ಲಿ. ಧಾರವಾಡದ ಕಡೆ 


ಪ್ರಚಾರದಲ್ಲಿರುವ ಎರಡು ರೂಪಾಯಿ ಬೆಲೆಯ ಒಂದು ನಾಣ್ಮ, 
ಅರ್ಧಹೊನ್ನು ಎಂಬರ್ಥದ ಸಂಸೃತಶಬ್ದ ಎಂದು ಹೇಳಿದೆ. 

ಪ್ರತಾಪಗದ್ಯಾಣ- ಪ್ರತಾಪ ೭ : ಸೀಮೆ ಸಂಣ ಪ್ರತಾಪಗದ್ಮಾಣ ೧೦ 
(aaa. 1% - ||. ೪೩೦-೦೪; 2466), ಪ್ರತಾಪಚಕ್ರವರ್ತಿ » ಪರಾಕ್ರಮಿ 
ಯಾವ ಹಾಗೂ ಪ್ರಭಂವಶಾಲಿಯಾದ ಸಾರ್ವಭೌವಂ; ಹೊಯ್ಸಳ 
ವೀರಬಲ್ಲುಳನ ಒಂದು ಬಿರುದು ಸಮಸ್ತಭುವನಾಶ್ರಯಂ 
ಯಾದವನಾರಾಯಣಂ ಪ್ರತಾಪಚಕ್ರವರ್ತಿ ವೀರಬಲ್ಲಾಳದೇವರ ಬೆಸ 
(೪4. 17. ೬-೦; 1204). ಪ್ರತಾಪಬನಾರ್ದನ  ಪರಾಕ್ರಮದಲ್ಲಿ 
ಹಾಗೂ ಪ್ರಭಾವದಲ್ಲಿ ನಾರಾಯಣನಂತೆ ಇರುವವನು ; ಚಾಲುಕ್ಕ 
ವಿಜಯಾದಿತ್ಯದೇವನ ಒಂದು ಬಿರುದು : ವೈರಿಮದಮರ್ದ್ವನ ಪ್ರತಾಷ 
ಜನಾರ್ದ್ವನನಚಳಿತವಾಕ್ಕ ವಿಷ್ಣುವರ್ಧನಮಹಾರಾಜವಿಜಯಾದಿತ್ಯದೇವರ್‌ 
- « *ಆಳುತ್ತಮಿರೆ (ಎಳ. ೫1. ಕತ್ರರು. ೪೭-೬; 1067). ಪ್ರತಾಪಲಂಕೇಶ್ವರ ಎ 
೧. ಪರಾಕ್ರಮದಲ್ಲಿ ರಾವಣನಂತಿರುವವನು; ಶತ್ರುಗಳಿಗೆ ಭಯ 
ವನ್ನುಂಟುಮಾಡುವ ಪರಾಕ್ರಮವುಳ್ಳವನು; ಕಳಚುರ್ಯವಂಶದ 
ರಾಜರ ಒಂದು ಬಿರುದು : ಕಲಿಗಳಂಕುಶಂ ಗಜಸಾಮನ್ತಶರಣುಗತ 
ವಜ್ರಪಂಜರಂ ವಪ್ರತಾಪಲಂಕೇಶ್ವರಂ (೪3. 11, 00-00 ; 3098): 
ಮಾರ್ತಂಡಪ್ರತಾಪಲಂಕೇಶ್ವರ ರಿಪುಮದನಮಹೇಶ್ವರ (೪46- ೭೪-೦೨-೦೪: 
1170). ೨. [ವೈದ್ಯಶಾ] ಒಂದು ಬಗೆಯ ಗುಳಿಗೆ, - ಮಾತ್ರೆ : 
ಪ್ರತಾಪಲಂಕೇಶ್ವರ-ಶಂಕುಪಾಷಾಣ . . . ಸಾಸಿವೆಪ್ರಮಾಣ ಗುಳಿಗೆಯಂ 
ಮಾಡಿ ಸಮಜ್ವರಕ್ಕೆ ಜೀರಿಗೆ ಸಕ್ಕರೆಯಲ್ಲಿ ಕೊಡುವುದು (ವಿಶೈನಿ- ೬೪). 


[ಸೂ.7 

ಪ್ರತಾಪವಂತ (ನಾ). ಪ್ರಭಾವಶಾಲಿ; ತೇಜಸ್ವಿ: ಪ್ರತಾಪವಂತಂ 
ಕೆಳೆಗೇತ ತಕ್ಕವಂ (ಗೋಕಃಂ- ೦೬-೦೨). [ ಸಂ. ಪ್ರತಾವವತ್‌) 

ಪ್ರತಾಪವರಾಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು ; 


ಶೋಳವರಾಳಿ . . . ಪ್ರತಾಪವರಾಳಿ . . . ನಾಗವರಾಳಿಯೆಂಬ ವರಾಳೀ 
ಸಪ್ತಕವೇ ಶುದ್ಧವರಾಳಿಗೆ ವಿಶ್ರ.೦ಗಳು (ಅನೇಕ. ೨೩೩)- 
[ ಸಂ. ಪ್ರತಾಪವರಾಲೀ ] 
ಪ್ರತಾಪತಾಲಿ (ಗಂ). ೧. ಪರಾಕ್ರಮುವುಳ್ಳವ ; ಶೂರ : 
ನೊಳಂಬವಂಶದಲ್ಲೇ  ಅಆತೀಪ್ರತಾಪಶಾಲಿ ರಾಜನಾಗಿ 
(ಳಂ. ೩8). (ನಾ). ೨. ಶೂರನಾದವನು ; ವೀರ. 
[ಸಂ. ಪ್ರತಾಪಶಾಲಿನ್‌ 3 
ಪ್ರತಾಪಸ (ನಾ)- ಬಿಳಿ ಎಕ್ಕದ ಗಿಡ: “ ಅಲರ್ಕಃ , ಪ್ರತಾಪಸಃ___ 
೨ -. * ಶ್ವೇತಾರ್ಕ._ಬೆನಕನ ಯಕ್ಕೆ ” (ಸಿಡ್ಮಾತಿ. 990). [ಸಂ.] 
ಪ್ರತಾಪಿ (ನಾ). = ಪ್ರತಾಪಶಾಲಿ ೨ : ದಾರುಣಕೋಪಂ ಪ್ರತಾಪಿ 
ಸಾಹೆಸಭೀಮಂ (ಗಠಾಡು. ೭-9): [ ಸಂ. ಪ್ರತಾಪಿನ್‌) 
ಪ್ರತಾಪೋದಯ (ನಾ). ೧. ಪರಾಕ್ರಮದ ಏಳಿಗೆ ; ಶೌರ್ಯೋ 
ನ್ನತಿ : ವೀರನಾರಾಯಣನಪ್ಪತಿಶಯಧಜಳಂ ನಮಗೀಗತರ್ಕಿತೊ:ವಸ್ಥಿತ 
ಪ್ರತಾಪೋದಯಮಂ (ಕಂಕಾ- 9-9). ೨. ಶೌರ್ಯೋನ್ನತಿಯನ್ನು 
ಹೊಂದಿದವನ.; ಅತಿಪರಾಕ್ರವಿಂ : ಪದ್ಮರಾಜನರಿದುಷ್ಟುಪಪ್ರತಾ 
ಪೋದಯಂ (ಶ್ರತ್ತಪು- ೩-೦೮)- [ಸಂ.] 
ಪ್ರತಾಪೋಷ್ಮ (ನಾ). ಪರಾಕ್ರಮದ ಕಾವು; ಶೌರ್ಯದ ಶೀಕ್ಷ್ಣತೆ: 
ಬಲಕ್ರಮಾಯಾತ ಪ್ರತಾಪೋಷ್ಠಮಂ ಪತ್ತುವಿಡುವರಾತಿಗಳ ಸಂಖ್ಕೆಯೊಳಂ 
(6ರಿತ್ರ- ೦9-೮9 ವ): (ಸಂ.] 


ಮಹೇಂದ್ರನು 
ಮೆರೆದಿದ್ದಾನೆ 


ಪ್ರತಾರಕ 


ಮೋಸಗಾರ; ವಂಚಕ : ಈ ವಿಷಯದಲ್ಲಿ ನನಗೆ 
ಮಗನ ಅವಿವೇಕಕ್ಕೆ ತಡೆ ಹಾಕಲೇಬೇಕು 


ಪ್ರತಾರಕ (ನಂ). 
ಪ್ರತ್ರಪ್ರತಾರಕನೆಂದರೂ ಸರಿ. 
(ನೂರೂ. 90). [ಸಂ.7 
ಪ್ರತಾರಣ (ನಾ). ೧. ಮೋಸ; ವಂಚನೆ: ವಾರಣಾವತಂ ಸಂದ 
ಸಭಾಪ್ರತಾರಣಕೆ ಕಾರಣಮೆಂದಲ್‌ಪಲ್ಮೆ ಬೇಡಿದರ್‌ ಸಂಧಿಗೆಯಲೈ ಬೇಡಿದರೆ 
ಪಾಂಡುತನೂಭವರಯ್ದುಬಾಡಮಂ (ಗರಾಯು-& -30). ವಿ. ಮೋಸ 
ಗೊಳಿಸಂವಂಥದಂ; ವಂಚಿಸುವಂಥದು: ಕೋಪಮೆಂಬುದೆ ಸಾಧು 
ಸಂಗಪ್ರತಾರಣಂ ಕೋಪಮೆಂಬುದೆ. ಸಕಲಸನ್ಮಾರ್ಗದಾರಣಂ ಚಿತ್ತ 
ವೈಕಲ್ಕಕರಣಂ (ಏ0ಳಾರಾ- ೨-೯೪-೦೨. ೩. ಹೊಳೆ ದಾಟಿಸುವುದು. 
೧. ೩: ಪ್ರತಾರಣಂ ನಾವೆಯೊಳ್‌ ., . ಮಹಾಮಾತ್ರವರ್ತನೆಂ 
ಸೃಣಿಯೊಳಲ್ಲದಿಲ್ಲಮೆಲ್ಲಿಯುುಂ (ಶಂದ್ರ ಪು: ೩-೪ ನ). [ಸಂ.7 
ಪ್ರತಾರಿಸು (ಕ್ರಿ). ಮೋಸಗೊಳಿಸಂ ; ವಂಚನೆ ಮಾಡಂ : ಕಾಮಿನೀತತಿ 
ಏಲಾಸಾಪಾಂಗದಿಂದಂ ಪ್ರತಾರಿಸದಂತಾಗಿರಲಾತ್ಮವಂತನೆನಿಸೆಂದುಂ ರಂಜ್ಯ 
ವಿದ್ಯಾಧರಾ (ಕಾದೂ. ೩೭೪) - [ಪ್ರತಾರಣ-- - ಇಸ್ಕು) 
ಪ್ರತಿ (ನಾ). ೧. ಸರಿ; ಸಾಟಿ; ಸಮಾನ : “ಸದೃಶಂ ಸರಿ ಪ್ರತಿ ಸದೃಕ್ಷಂ 
ಪ್ರ62ಶಂ ಸವಖಾನಮೆನೆ ಪಾಸಟಿಗೆ ನಾಮಮಕ್ಕುಂ” (ಮಂಗರಾ. ೦೨೭-೩), 
೨. ಸಮಾನವಾದುದು ; ಸಾಟಿಯಾದುದು : ನಿಮ್ಮ ಪುರಾಣಕ್ಕೆ 
ಪ್ರತಿಯಿಲ್ಲಾ ಕೂಡಲಸಂಗಮದೇವ (0೫ಐ. ೩೬೨); ಬೊಮ್ಮನ ಸತಿಯ 
ಸೊಬಗಂತಿರಲಿಯೂ ಬಾಲಕಿಯ ರೂಪಿಂಗೆ ಪ್ರತಿಯ ಕಾಣೆನು (ಕುನ್ಮಾಂ: 
3-0). ೩. ಸಮಾನನಾದ ವ್ಯಕ್ತಿ; ಸರಿಸಾಟಿಯಾದ ವ್ಯಕ್ತಿ : ಪ್ರತಿ 
ತನಗಿಲ್ಲ ಸಲ್ಲಲಿತರೊಪದಿನೀ ತ್ರಿಜಗಂಗಳಂಗನಾತಶಿಯೊಳಿದೊಂದೆ ತಾಂ 
ಪ್ರತಿ ನಿಜಪ್ರತಿವಪಾನಂ (ಕಾಂೀಕೃ- ೪೨೪೩). ೪. ಎದುರಂ; ವಿರೋಧ : 
ನನ್ನಿಂದ ಏನಾದರೂ ಆಗತಕ್ಕ ಕಾರ್ಯವಿದ್ಧರೆ ನಾನು ಸಿದ್ಧನಾಗಿದ್ದೇನೆ. 
ನಿಮ್ಮ ವಹಿತಿಗೆ ಪ್ರತಿಯುಂಟೆ ? (ಶ್ರೀಣಯ. ೧೪). ೫. ಒಂದಕ್ಕೆ 
ಬದಲಾಗಿ ಇನ್ನೊಂದನ್ನು ಕೊಡುವುದು; ಮುಯ್ಯಿ : “ಪ್ರತಿಯಾ 
ತನಂ ಪ್ರತ ಪ್ರತಿಕೃತಿಯೆನಲ್ಕೆ ಮಯಿ” (ಮಂಗರಾ, ೦೩೫-೩೬): 
೬. ಎದುರಾದುದು; ವಿರುದ್ಧವಾದುದು : ಅವನ ತೀರ್ಮಾನಕ್ಕೆ ಪ್ರತಿ 
ಯಾವುದೂ ಇಲ್ಲ (ಕೂ). ೭. ಒಂದಕ್ಕೆ ಬದಲಾಗಿ ಇರುವ 
ಇನ್ನೊಂದಂ; "ಪ್ರ ತಿನಿಧಾನ', "ಪ್ರತಿನಿಧಿ' ಪರಾ. ೮. ಒಂದೊಂದು: 
ಪ್ರತಿಗೃಹಕುಂಕುಮಚ್ಛೆಟೆಗಳಿಂ ಪ್ರ ಶಿಮಂದಿರೆರಂಗವಲ್ಲಿಯಿಂ ಪ್ರಹನಿಲಯ 
ಪ್ರರೂಢಮಣಿತೋರಣದಿಂ ಪ್ರತಿಸದ್ಮವಾದ್ಯದಿಂ ಪ್ರಶಿಭವನೋತ್ಸವ 
ಧ್ವ ಜದಿನಾ ಪೊಟಲೊಪ್ಪಿರೆ' (860. 0೨-86); ವರ್ಷಕ್ಕೆ ಮೂರರಿಂದ ಆರು 
ಸಲ ಇಲಿ ಬಾಣಂತಿಯಾಗುತ್ತದೆ. ಪ್ರತಿ ಹೆರಿಗೆಯಲ್ಲಿ ಆರರಿಂದ ಹತ್ತು 
ಮಕ್ಕಳು (ಕೇಳಕ್ಕೆ. 98). ೯. ಒಬ್ಬೊಬ್ಬ : ಪ್ರಶಿ ಮನುಷ್ಯನಿಗೂ 
ತನ್ನ ಕರ್ತವ್ಯ, ಜವಾಬ್ದಾರಿಗಳ ಅರಿವಿರಬೇಕು (ಊ). ೧೦. ದರ್ಜೆ; 
ಮಟ ಕ ಕೂಲಿಕಾರರು ಕಡಿಮೆ ಪ್ರತಿಯ ಒಕ್ಕಲಿಗರಿಗಿಂತ ವಾಡಿಕೆಯಾಗಿ 
ಹೆಚ್ಚು ಸುಖದಿಂದ ಇದ್ದಾರೆಂದು ಹೇಳಬಹುದು (ಕಥಾಗೆ- ೨೪೬); 
ಭೌತೀಶಾಸ್ತ್ರಗಳಿಗಿಂತ ಆಧ್ಯಾತ್ಮಿಕಶಾಸ್ತ್ರಗಳು ಗೂಢವೆನಿಸುವುವೆಂಬುದು ನಿಜ. 
ಆದರೆ ಅಷ್ಟು ಮಾತ್ರದಿಂದಲೇ ಅವು ಕಡಿಮೆ ಪ್ರತಿಯವು ಎಂದು ನಿರ್ಧರಿಸ 
ಲಾಗುವುದಿಲ್ಲ (ಶ್ರಇಂಠ- 90೬). ೧೧, ಒಂದು ಮೂಲಗ್ರಂಥದ 
ನಕಲು : ವರಾಹಮಿಹಿರನ ಬೃಹತ್‌ಸಂಹಿತೆಯಲ್ಲಿ, ಅದರ ಕೆಲವು ಪ್ರತಿ 
ಗಳಲ್ಲಿ ವುಶ್ರ___ದ್ರವಿಡ ಪದಕ್ಕೆ ಬದಲು ದ್ರಮಿಡ ಎಂಬ ಅನುನಇಸಿಕದ 
ಉಚ್ಚಾರ ಪಡೆದ ಪದವಿದೆ,(ಉಾ88. ೮೪); ನಾಡಿದ್ದಿನ ಹೊತ್ತಿಗೆ ನನಗೆ 
ಇದರ ಪ್ರತಿ ಬೇಕು (ಐಾ೨6, ೪): 
ಪ್ರತಿ ನಿಲ್ಲು ಎ ವಿರುದ್ಧವಾಗಿ ನಿಲ್ಲು: ಆ ದುಷ್ಕನಿಗೆ ಪ್ರತಿನಿಲ್ಲುವವರು 
ಆ ಊರಿನಲ್ಲಿ ಯಾರೂ ಇಲ್ಲ (ಕೂ). ಪ್ರತಿ ಮಾಡಿಸು-ಮೂಲಕೃತಿ 


೬೦೩೭ 


ಯನ್ನು ಯಥಾವತ್ತಾಗಿ ಬರೆಸಂ,--ನಕಲಂ ಮಾಡಿಸು : ಅತ್ತಿಮಬ್ಬೆ 

.- * ಅಚ್ಚಕನ್ನಡಕೃತಿಗಳಲ್ಲಿ ಒಂದೊಂದನ್ನೂ ಸಹಸ್ರಸಹಸ್ರವಾಗಿ ಪ್ರತಿ 

ಮಾಡಿಸಿದಳು (ರಾತಶಂ- ೦೭೪). ಪ್ರತಿ ಮಾಡು - ಮೂಲಕೃತಿಯನು ಖೆ 

ಯಥಾವತ್ತಾಗಿ ಬರೆ,- ನಕಲು ಮಾಡು: ಹರಿಶಂಕರಾಖ್ಯನು ಶಿಷ್ಯ 

6 ಸನ್ಮಿತ್ರನು ಪ್ರತಿ ಮಾಡಿದನು ಕೃತಿಯಿದನು (ಇಂತಾಶ, ೨೪-009). 

ಪ್ರತಿಯಿಡು ಇ ಸಮಾನನಾದ ವ್ಯಕ್ತಿಯನ್ನು ಹುಡುಕಂ: ಪ್ರತಿಯಂಡಲು 

ಬಾರದ  ಮಹಾಗರ್ವಿತಹೃದಯನಂ ಕಪಟನಂ . . . ಸೈರಿಸಿ 

(೨ಸಪು- ೨೩-90). ಪ್ರತಿಯೆತ್ತು- ಪ್ರತಿ ಮಾಡು : ಪುಸ್ತಕಛಂಡಾರಕ್ಕೆ 
ಹೋಗಿ ಈ ಪುಸ್ತಕದ ಭಾಗವನ್ನು ಪ್ರ.ಿಯೆತ್ತಿಕೊಂಡು ಬಂದೆ (6). 

[p ಸಂಸ್ಕೃತದಲ್ಲಿ ಇದೊಂದು ಉಪಸರ್ಗಾವ್ಮಯ. *ಪ್ರತಿಗಾಣು', 
“ಪ್ರತಿಮಾತು', "ಪ್ರತಿಯೊಂದು", “ಪ್ರತಿಯೊಬ್ಬ' ಮುಂತಾದುವುಗಳಲ್ಲಿ 
ಯಂತೆ ನಾಮಪ್ರಕೃತಿ ಮತ್ತು ಧಾತುಗಳೊಡನೆ ಸೇರಿದಾಗ ಬೇರೆಬೇರೆ 
ಅರ್ಥಗಳನ್ನು ಕೊಡುತ್ತದೆ] 

ಪ್ರತಿಕಂಟ (ನಾ). ಪ್ರತಿಯೊಂದು ಬರಹ,-ಬರವಣಿಗೆ : ನಿರತಿಶಯೋನ್ನ 
ತಮಶಿ ಭಾಸ್ಕರ ಸರಸಕವೀಂದ್ರರಚಿತಶಾಸನಮಂ ಬಿತ್ತರದಿ೨ ಪ್ರತಿಕಂಟಂ 
ಸಾಕ್ಷರನಿಳಯಂ ತಿದ್ದಿ ಭಾಸ್ಕರಯ್ಮಂ ಬರೆದಂ (ಕಇಳ. ೦೯-೦-೪೨ ; ೬127). 

[ಸಂ.] 

ಪ್ರತಿಕಕ್ಷಿ (ನಾ). ಎದುರಾಳಿ; ಪ್ರತಿಸ್ಪರ್ಧಿ; ವಿರೋಧಿ : ಮಣಿಗೆ 
ಒಬ್ಬ ಪ್ರತಿಕಕ್ಷಿ ಸಿಕ್ಕಿದ (ಸ್ಠಾಬಸ್ಮೇ. ೦೬) ; ನಮ್ಮ ದಿನಗಳು ಕಳೆದ ಮೇಲೆ 
ಲಕ್ಷ್ಮಿಯ ಸಂತಾನ ತನ್ನದೆಂದು ಸಿಂಹಾಸನಕ್ಕೆ ಹೊಡೆದಾಡಿದರೆ ? ದೇಶದಲ್ಲಿ 
ಕಕ್ಷಿ ಪ್ರತಿಕಕ್ಷಿಗಳು ಎದ್ದರೆ? (ಕಾಂಠಂಾ. ೨೪೦). [ಪ್ರತಿ .. ಕ) 

ಪ್ರತಿಕರ್ಮ (ನಾ). ೧. ಪ್ರತಂ್ಯಪಕಾರ ಮಾಡುವುದು; ಪ್ರತಿಫಲ 
ನೀಡುವುದಂ. ೨. ಸೇಡು ತೀರಿಸಿಕೊಳ್ಳುವಿಕೆ ; ಪ್ರತೀಕಾರ. 
೩. ವಿರೋಧ; ಪ್ರತಿಭಟನೆ. ೪. ಅಲಂಕಾರ ಮಾಡಿಕೊಳ್ಳುವುದು; 
ಸಿಂಗರಿಸಿಕೊಳು ವುದು : "ಆಕಲ್ಲಃ. ಮಂಡನಂ, ವೇಷಃ, ಪ್ರತಿಕರ್ಮ, 
ಪ್ರಸಾಧನಂ- ಈ ೫ ಶೃಂಗಾರಂಗೆಯ್ವ ದು” (ಜರಾಯ೩ 6-೩3) 

[ಸಂ. ಪ್ರತಿಕವರ್ನಿನ್‌] 

ಪ್ರತಿಕಾಯ (ನಂ). (ಒಂದಂ ವಸ್ತು ಅಥವಾ ವ್ಯಕ್ತಿಯನ್ನು 
ಹೋಲುವ ಲೋಹ, ಶಿಲೆ ವಬಂತಾದುವುಗಳ) ಪ್ರತಿಮೆ; ಪ್ರತಿ 
ರೂಪ : “ಪ್ರತಿಬಿಂಬಂ, ಪ್ರತಿರೂಪಂ . . . ಪ್ರಶತಿಕಾಯುಂ , . . ಪ್ರಶಿ 
ಚ್ಛಾಯಂ- ಈ ೯ ಪ್ರತಿಬಿಂಬದ ಪೆಸರ್‌”" (ಈಕಾಯು- 

[ಸಂ.] 

ಪ್ರತಿಕಾರ, (ನಾ). ಗ್ರಂಥದ ಪ್ರತಿಗಳನ್ನು ಬರೆದು ಸಿದ್ಧಪಡಿಸು 
ವವನು : ಪ್ರಶಿಕಾರರ ವಂತ್ತು ತಿದ್ದುಗಾರರ ಹೆಸರುಗಳೂ ಇಂದಿಗೂ 
ಇರುವುದನ್ನು ನೋಡಬಹುದು (ಕಕ್ಕಸ9. ೨೦) ; ಓಳೆಗರಿಯ `ಪ್ರತಿಕಾರರಿಗೆ 
ಬರಹಕಾರರೆಂದು ಕರೆಯುತ್ತಿದ್ದರು (ಕ್ರಾಶಿಂಿ. ೩೪). 

[ಪ್ರತಿಕಾರ (ಎ -ಕಾಅ)] 

ಪ್ರತಿಕಾರ, (ನಾ). ೧. ಮಾಡಿದಂದಕ್ಕೆ ಪ್ರತಿಯಾಗಿ ಮಾಡುವುದು ; 
ಪ್ರತಿಕ್ರಿಯೆ : ಹತದೇಹ ಹತಭುಜದ್ವಯ . . . ಹತಹೃತ್ತೃತಿಕಾರಮೆಂಬು 
ದುಂಟೇ ಗಶಿಯಂ ಸಾಧಿಸುವುದಲ್ತೆ ತಾಂ ಪ್ರತಿಕಾರಂ (ಗಠಾಯು. €-ಟ) ; 
ಪ್ರತಿಕಾರೋವಾಯಮೇನಿಲ್ಲಿಗೆ ನುಡಿಯಿಂ (೩ಗು- 9-9). ವಿ. 
ಪರಿಹಾರ ; ನಿವಾರಣೆ. ೩. ([ವೈದ್ಯಶಾ] ರೋಗಪರಿಹಾರಕ್ಕೆ 
ಮಾಡುವ ಚಿಕಿತ್ಸೆ: "ಪ್ರತೀಕಾರ ಪರಾ. (ಸಂ.7 

ಪ್ರತಿಕೂಲ (ಗು). ೧. ದಡಕ್ಕೆ ಎದುರಾದ. ೨. ಅನುಕೂಲವಲ್ಲದ ; 
ವೃತಿರಿಕ್ತವಾದ ; ವಿರುದ್ಧವಾದ : ಪ್ರತಿಕೂಲಾನಿಲನಿಂ ಪತಾಕೆ ಮಗು 
ಟಕಿಂಬಂತಾಗೆ ಕೈಸನ್ನೆಯಿಂ . - . ಸಾರ್ತಂದುದು , , . ಪುಷ್ಪಕವಮಾನಂ 


36 


26 


30 
೨೦-೦೩೦). 


40 


ಪ್ರತಿಕೂಲತೆ ೬೦೩೮ ಪ್ರತಿಕ್ಷಿಪ್ತ 
ದಂಡಕಾರಣ್ಮಮಂ೦ (ಶಕಾರ. €-೭೩) ; ಪ್ರತಿಕೂಲಕರ್ವುಮೇಘಂ (ಕ್ರಕಾಪತಿ- 368-360) ; ಸುಭಾಷಿಣಿಯೂ ಅವಳ ಗಂಡ ರಮಣಬಾಬುವೂ 
ಪ್ರತಿಸಮುಯನಂತಗೂಣವಿಶೋಧಿಮಹಾಮಾರುತನಿಂ ಕಡೆ (ಶಾರ್ಶ್ಶಫ. ವಿಷವೃಕ್ಷದ ಕಮಲಮಣಿ ಶ್ರೀಶರ ಪ್ರತಿಕೃತಿಗಳು (ಏ08ರು. ೦೨೩): 
೫-4) ; ಭಾಳಲಿಪಗಳ ಲೆಕ್ಕವನು ಪ್ರಶಿಕೂಲವಿಧಿ ಪಲ್ಲಟಿಸಿ ಬರೆದಡೆ ಹೇಳಿ ೩. ಸದೃಶವಾದುದು ; ಸಮಾನವಾದುದು. ೪. ಒಂದಂ ಕೆಲಸ 


ಫಲವೇನು (ಕುಠ್ಕಾಗ- ೩-39). (ನಾ). ೩. ಎದುರಂ ದಡ; ಆಚೆಯ 
ದಡ. ೪. ಅನುಕೂಲವಲ್ಲದುದು ; ವ್ಯತಿರಿಕ್ಕವಾದುದಂ ; ವಿರುದ್ಧ 
ವಾದುದಂ : “ಪ್ರತಿಕೂಲಂ, ಪ್ರತಿಲೋವಿಂಂ, ಪ್ರತೀಪಂ, ಪ್ರಸವ್ಮ ೦೧4 
೪ ಪ್ರಶಿಕೂಲಂ" (ತರಾಯು. ೦೨೨-೩9); ಇಲ್ಲಿ ಕೊಟ್ಟ ಸಂಗತಿಗಳು 
ಇತಿಹಾಸಕ್ಕೆ ಪ್ರ.ಶಿಕೂಲವಿಲ್ಲ (ಕರಾಳ: 60). ೩, ೪: ನಿಟ್ಟಿಸೆ ಕುಮುದ 


ದಿಂದ ಉಂಟಾಗುವ ಪರಿಣಾಮ... ಪ್ರತಿಕ್ರಿಯೆ : ಸ್ಮೃತಿಶಕ್ತಿಯು 
ಸಾಲುಸಾಲಾಗಿ ನೆನಹುಗಳನ್ನೊ ಮಾನಸಿಕ ಪ್ರತಿಕೃತಿಗಳನ್ನೂ ತಂದೊದಗಿ 
ಸುತ್ತದೆ (ಕಕ್ಕಳಾ- ೦30). ೫. ಪ್ರತಿಭಟನೆ ; ವಿರೋಧ. ೬. ಒಂದು 
ಕಂರ್ಯಕ್ಕೆ ಪ್ರತಿಯಾಗಿ ಮಾಡುವ ಕಾರ್ಯ; ಮುಯ್ಯಿ: 
“ಪ್ರತಿಯಾತನಂ ಪ್ರತಿ ಪ್ರಶಿಕೃತಿಯೆನಲೈ ವಂಂಯಿ” (ಪೃಂಗರಾ- ೦೩೫-೩೬)- 


ವುಂಟಾಗಿಯುಂ ಕುಮುದವಿಲ್ಲಲ್ಲಿ ಪ್ರತಿಕೂಲವುಂಟಾಗಿಯುಂ ಹೆಸರಿಡಲು [ಸಂ] 
ಪ್ರತಿಕೂಲವಿಲ್ಲಲ್ಲಿ (೬೮೪. ೩-೪೨): [ಸಂ.] 30[ಪ್ರೆತಿಕೃತಿಸು (ಕ್ರಿ). ಪ್ರತಿಬಿಂಬಿಸು; ಪ್ರತಿಫಲಿಸು : ಅದೊ ನದಿಯ 
ಪ್ರತಿಕೂಲತೆ (ನಾ). ವ್ಯತಿರಿಕ್ತವಾಗಿರುವಿಕೆ ; ವರುದ್ಧವಾಗಿರುವಿಕೆ: ನೀರ್‌ ಮಿರುಗುತ್ತಿದೆ ಪಾದರಸದೊಲ್‌, ಪ್ರಶಿಕೃಶಿಸಿ ದಿವಾಕೀರ್ಶಿಯಂ ! 


ಅವಳ ಪ್ರತಿಕೂಲತೆಯನು ಅಂತರಿಸದೆಲ್ಲವುಂ 
೧. ವಿರಂದ್ಯ ವಾದ ವಿಧಿ; ದುರೆದೃಷ್ಟ : 


ಪೇಳ್ಟೊಡೆ (ಕೈಬಳಾ: (ಶ್ರೀರಾಮಾ. ೨೦೨-೨೨೦). [ಪ್ರತಿಕೃತಿ - - ಇಸ್ಮು) 
ಪ್ರತಿಕೃಷ್ಟ (ನಾ). ೧. ಹಿಂದಕ್ಕೆ ಎಳೆದುದು ; ಹಿಮ್ಮೆಟ್ಟಿಸಿದುದು. 


೨. ಕಡೆಗಣಿಸಿದಂದು ; ತಿರಸ್ಕೃತವಾದುದು. ೩. ನೀಚ ; ಅಧಮ : 


೦೦-೨೩) 


ಪ್ರತಿಕೂಲದೈವ (ನಾ). 


ಅಕೆಯ ಪ್ರಶಿಕೂಲದ್ದೆ' ವಶಮನಾರ್ಥವಾಗಿ ಸೋಮತೀರ್ಥಕ್ಕೆ ಈಗ ತಾನೆ| 18 “ ನಿಕೃಷ್ಟಃ, ತಿಕೃಷ್ಟಃ - . - ಗರ್ಹ್ಯಃ ಅಣಕಃ, ೧೩ ಜಾತ್ಮಾಚಾರ 
ಹೋಗಿರುವರು (೫ಳುಂಕ. ೬-೦೦). ವಿ. ದುರದೃಷ್ಟಶಾಲಿ ; ದುದೆಗೈವಿ : ಗುಣಾವಿಗಳಿಂದ ಕಡಿಮೆಯಾದಂಥಾ ಅಧಮನ ಪೆಸರುಗಳು” (ಸಿರ್ಮಾಂತಿ. 
ಪ್ರತಿಕೂಲದೈವನೈ ನೀಂ ಪ್ರತಿನ್ಮಪರನುಕೂಲದೈವರ* (ಗರಾಯು. ೩-೪೩): ೩೩೭). [ಸಂ.7 

ಪ್ರತಿಕೂಲದೈವರಿಗಾರು ಸಹಾಯಕರು ತಂದೆಯೆ ತಾಯಿಯೆ ಮಗನೆ ಪ್ರತಿಕ್ರಮಣ ; (ನಾ). ೧. ಮುಂದಕ್ಕೆ ಹೋಗುವುದು. ೨. [ಜೈನ] 


(ಇಂತಾಶ, ೦೬೩-೩)- [ಸಂ.] 

ಪ್ರತಿಕೂಲವರ್ಣ (ನಾ). [ಕಾವ್ಯಮಾ] ಕಾವ್ಯಗಳಲ್ಲಿ ಬರಬಹುದಾದ | £0 
ವಾಕ್ಕದೋಷಗಳಲ್ಲಿ ಒಂದು ; ರಸೋಚಿತವಲ್ಲದ ಅಕ್ಷರಗಳಿಂದ 
ಕೂಡಿರಂವುದಂ ; ೫ ಶೃಂಗಾರ. : ಕರುಣ, ಶಾಂತರಸಗಳನ್ನು 
ಪ್ರತಿಪಾದಿಸಂವಾಗ ಮೃದುವಾದ ವರ್ಣಗಳೂ ರೌದ್ರ. ವೀರ, 

ಬೀಭತ್ಸರಸಗಳನ್ನು ಪ್ರತಿಪಾದಿಸುವಾಗ ಕಠೋರವಾದ ಅಕ್ಷರಗಳೂ 

ದೀರ್ಫಸಮಾಸವೂ. ಇರಬೇಕೆಂಬ ನಿಯಮವಿದೆ. ಇದಕ್ಕೆ ಎರುದ್ದ ೩6 
ವಾಗಿರುವ ವರ್ಣಗಳಿಂದ ಕೂಡಿದ ವಾಕ್ಕವು ಪ್ರತಿಕೂಲವಣನೆ 
ದೋಷವುಳ್ಳುದಾಗುವುದು : ಪ್ರತಿಕೂಲವರ್ಣ. _ಪ್ರಸಕ್ತವಾದ ರಸಕ್ಕೆ 
ಅನುಗುಣವಲ್ಲದ ಅಕ್ಷರಗಳಿರುವದು (ಕೈನಿಡಿ- ೨೨೪). [ಸಂ.3 

ಪ್ರತಿಕೂಲೋಕ್ತಿ (ನಾ). ಅನುಕೂಲವಲ್ಲದ ನುಡಿ; ಎರುದ್ಧವಾದ 
ಮಾತಂ,-ವಚನ : ಪ್ರತಿಕೂಲೋಕ್ತಿಗಳೆನ್ನ ಮಾತುಗಳಿಎಜ್ಜರ್ಗೆಂ| 30 


ಸಾಧುಗಳಿಗೆ ಹೇಳಿರುವ ಇಪ್ಪತ್ತೆಂಟು ಮೂಲಗುಣಗಳಲ್ಲಿ ಒಂದು ; 
ಪ್ರಮಾದದಿಂದ ಮಾಡಿದ ಪಾಪಗಳನ್ನು ಪರಿಹರಿಸಿಕೊಳ್ಳುವುದ 
ಕ್ಕಾಗಿ ಗುರುಗಳ ಸನ್ನಿಧಿಗೆ ಬಂದು ಪಶ್ಚ್ವಾತ್ತಾಪಪೂರ್ವಕವಾಗಿ 
ಒಬ್ಬಿಕೊಳ್ಳುವುದು : ಪರವನಳೋಚನದೊಳ್‌ ಪ್ರ.ತಿಕ್ರಮಣದೊಳ್‌ 
. *. « ಶುದ್ಧಿ ತಳ್ತಿರೆ ದೋಷಪ್ರತಿಕಾರಸಾರತಪಮಂ ತತ್ತಾಪಸಂ ತಾಳ್ವಿದಂ 
(ಸುಳುರೂ-. ೪-03).  ಪಡಿಕಮಣ ' ಪರಾ. ಣ ಬೌದ್ಧರಲ್ಲೂ ಈ 
ತಪ್ಪೊಪ್ಪಿಗೆಯ ಪ್ರಾಯಶ್ಚಿತ್ತವಿದೆ- [ಸಂ.] 
ಪ್ರತಿಕ್ರಿಯೆ (ನಾ). ೧. ಒಂದು ಕ್ರಿಯೆಯಿಂದ ಉಂಟಾಗುವ (ಒಳ್ಳೆಯ 
ಅಥವಾ ಕೆಟ್ಟ) ಪರಿಣಾಮ : ಅವನ ಈ ಹೆದರಿಕೆಯು ಆ ಹತ €ಟು 
ದಿನಗಳು ಮಾತ್ರ ಸ್ವ ಲ್ಪ ಪ್ರತಿಕ್ರಿಯೆಯನ್ನುಂಟು ಮಾಡಿದ್ದರೂ ಅದರಿಂದ 
ಶಾಶ್ವತವಾದ ಆಖ ಉಪಯೋಗವೂ ಉಂಟಾಗಲಲ್ಲ pS ೧೦೭) - 
೨. ವಿರುದ್ಧವಾದ ಕಾರ್ಯ,- ಕೆಲಸ : ಓದುವುದನ್ನು ಮಾಡಲೇಕೂಡ 


ಎವೇಕಾನ್ವಿತರ್ಗ ಕಿಪಥ್ಯಂಗಳೆನಿಕ್ಕುಂ (ರಾರ್ಮೇಪು- ೨-6೪) [ಸಂ.] ದೆಂದು ಡಾಕ್ಟರರು ವಿಧಿಸಿದ್ದರು. ಆದರ ಪ್ರತಿಕ್ರಿಯೆಯೆಂದು ಆಕೆ ಆ 
ಪ್ರತಿಕೃತ (ಗು). ೧. ಪ್ರತಿಯಾಗಿ ಮಾಡಿದ ; ಪ್ರತಿಫಲ ನೀಡಿದ. ಅವಧಿಯಲ್ಲಿ. ಒಂದು ನಾಟಕವನ್ನೂ ಬರೆದಿದ್ದಳು (ಕ್ರ ನಿಂ.&೪)। 
ಪಿ. ಪ್ರತೀಕಾರ ಮಾಡಿದ; ಸೇಡು ತೀರಿಸಿದ. ೩. ಪರಿಹರಿಸಿದ ; ಮೋನಪ್ಪನಾಯ್ಕರು ಅಂಗಡಿ ಬಿಟ್ಟು ಹೋದದ್ದೇ ಅವರೊಡನೆ ಆದ. 
ನಿವಾರಿಸಿದ. ೪. [ವೈದ್ಯಶಾ] (ರೋಗ ಮುಂತಾದುವುಗಳಲ್ಲಿ) ಚರ್ಚೆಗೆ ಪ್ರತಿಕ್ರಿಯೆ ಸುರುವಾಗಿತ್ತೂ (ಕೂರುರಾ- ೨೬೦). ೩. ಸೇಡು 
ಚಿಕಿತ್ಸೆ ಮಾಡಿದ. (ನಾ). ೫. ಅಡ್ಡಿ ; ಅಡಚಣೆ; ವಿರೋಧ.|86| ತೀರಿಸಿಕೊಳ್ಳುವಿಕೆ; ಪ್ರತೀಕಾರ. ೪. ವಿರೋಧ; ಪ್ರತಿಭಟನೆ. 
ಓ. ಪ್ರತಿಬಿಂಬ; ಪ್ರತಿರೂಪ: “ ಪ್ರತಿಬಿಂಬಂ. ಪ್ರತಿರೂಪಂ, ೫. [ವೈದ್ಯಶಾ] ರೋಗನಿವಾರಣೋಪಾಯ ; ಚಿಕಿತ್ಸೆ : “ ಚಿಕಿತ್ಸಾ. 
ಪ್ರಶಿಮಾನಂ, ಪ್ರಶಿಕೃತಂ . , , ಪ್ರಸಿಜ್ಬಾಯಂ- ಈ ೯ ಪ್ರತಿಬಂಬದ ರುಕ್ಮೃತಿಕ್ತಿಯಾ_ರೋಗಕ್ಕೆ ಶಾಮಕವಾಗಿ ಔಷಧಾದಿ ಪ್ರತಿಕ್ರಿಯೆಗಳನ್ನು 
ಪೆಸರ್‌? (ಫಥಾಯು. ೨೦-೦೩೦) - [ಸೆಂ-] ವತಾಡುವಿಕೆ ” (ಸರ್ಮಾಂತಿ: ೦೮); ರಾಜಕೀಯದ ಸಹಜವಿಷಕ್ಕೆ ಸಕ್ಕಾವ್ಯದ 


ಪ್ರತಿಕೃತಿ (ನಾ). ೧,. ಪ್ರತಿಮೆ ; ವಿಗ್ರಹ: ಅಂತು ತನ್ನ ಮಾಡಿಸಿದ 
ಚೈತ್ಯಾಲಯಂಗಳೊಳ್‌ ಆದಿಭಟ್ಟಾರಕರಾದಿಯಾಗಿ ಭವಿಷ್ಮತ್ತೀರ್ಥಕರ]| 40 
ಪ್ರ ಶಿಕೃಶಿಗಳಂ ಪಂಚರತ್ನಮಯಗಳಂ ಮಾಡಿಸಿ (60ಿಪು- ೦೬-೦೮); 
ಅತಿಶಯ ಪಂಚರುಚಿಪ್ರತಿಕೃತಿಹರಿತಂ ತಾಮ್ರಕೃಷ್ಣಪೀಶಸಿತಶ್ರೀಧೃತ 
ಮಾಗಿ ಸೂಯಿಯಾಣದ ಎತಾನಮಂ ಪೋಲ್ತೂದು (ಕಾಂತಿಫ್ರು. ೧೦-೨೨). 
೨. ಪ್ರತಿಬಿಂಬ; ಪ್ರತಿಚಿತ್ರ : “ಆ ಪ್ರತಿಕೃತಿ ಪ್ರಶಿಕಾಯಮಾ 
ಪ್ರತಿಪ್ರಾಣಮೆಂದೆನಲದು ಪ್ರಶಿಯಪ್ಪ ರೂವೆನಿಕ್ಕುಂ” (ಕುಂಗರಾ- 6-36) : | 48 
ಶುರ್ಗುದ ನೀಂ ಪ್ರತಿಕೃತಿಯೆ ವಲಂ ಪೊನ್ನೊಡವೆ ನನ್ನ ಸೀತಾಸ್ಥಿತಿಗೆ! 


ಸಹಜ ಅಮೃತವನ್ನು ಬಿಟ್ಟರೆ ಬೇರೆ ಪ್ರತಿಕ್ರಿಯೆ ಇಲ್ಲವೆಂದು ಹೇಳುತ್ತಾರೆ 
(ಸಾಹಿಕ. ೦೪). [ಸಂ, ಪ್ರತಿಕ್ರಿಯಾ] 

ಪ್ರತಿಕ್ಷಣಂ (ಅ). ಪ್ರತಿಯೊಂದು ಕ್ಷಣದಲ್ಲೂ ; ಕ್ಷಣಕ್ಷಣದಲ್ಲೂ ; ಮುತ್ತೆ 
ಮತ್ತೆ: “ ಪ್ರತಿಕ್ಷಣಂ, ಅಭೀಕ್ಷಣ:, ಭೂಯ, ಅಸಕೃತ್‌. ಮುಹುಃ - 
ಈ ೫ ಮಗುಟಕೆ ಮಗುಚಿ” (ಕಾಯಂ. ೦೦-೩೪) ; ಪ್ರತಿಕ್ಷಣಂ ವಿಶರಾರು 
ಗಳಿ ಚಿತ್ತಕ್ಷಣಂಗಳ* ಪೂರ್ವಾಪೂರ್ವಚಿತ್ತವಿಶೇಷಪ್ರಭವಂಗಳ* ಪ್ರಬಂಧ 
ದಿಂದೆಂ ಪ್ರವರ್ತಿಸಂವುವು (ಕಾಂತಿತ್ರು- 6-09೨ ವ). [ಸಂ.) 

ಪ್ರತಿಕ್ಷಿಪ್ತ್ನ (ಗು). ೧. ತಿರಸ್ಕಾರ ಹೊಂದಿದ ; ನಿರಾಕೃತವಾದ. 


ಪ್ರತಿಕ್ಷೇತ್ರ ೬೦೩೯ ಪ್ರತಿಘಾತ 


೨. ಆಕ್ಷೇಪಣೆಯನ್ನು ಹೊಂದಿ; ನಿಂದಿತವಾದ. ೩. ವಿರೋಧಕ್ಕೆ ಯಜನ ಯಾಜನ ವಿಶಿಷ್ಟವೃತ್ತಿಯುಮುಂ . , . ನಿಲಿಸಿ (6೦. 6-೩೩ ನ); 
ಒಳಗಾದ; ಪ್ರತಿಭಟನೆ ಹೊಂದಿದ, ೪. ಪರಿಹುರವಾದ; ನಿವಾ ಎಮಗಂ ಪ್ರತಿಗ್ರಹ ಸಲ್ಲದು (ಜತಳಾ- 6-೬೬) ; ಕ್ಷತ್ರವೈಶ್ಶಾದಿಗಳು ಕೊಡು 
ರಣೆಯಾದ, ೫, ಕಳುಹಿಸಿದ ; ರವಾನಿಸಿದ. (ನ). ೬. ತಿರಸ್ಕರಿಸಿ ವರು ತತ್ಪತಿಗ್ರಹ ಯೋಗ್ಯವಲ (ಕುಪ್ಮಾಂ- ೭-೦). ೨. ಮತ್ತೊಬ್ಬರು 
ದಂದು ; ನಿರಾಕೃತವಾದುದಂ : “ ಪ್ರ(ತ್ಕಾ)ಪ್ಕಾತಂ. ಪ್ರತಿಕ್ಷಿಪ್ತಂ. ಕೊಟ್ಟುದನ್ನು ತೆಗೆದುಕೊಳ್ಳುವುದು. - ಸ್ವೀಕರಿಸುವುದು : ಪ್ರಾಚೀನ 
ಪ್ರತ್ಕಾದಿಷ್ಟ, ನಿರಾಕೃತಂ ... . ಪರಿಹ ತಂ-ಈ ೭ ಪರಿಹರಿಸಲ್ಪಟ್ಟುದು” | 8 ಕಾಲದಲ್ಲಿ . . . ಪ್ರಶಿಗ್ರಹಕ್ಕೇ ಪ್ರಾಶಸ್ತ ವಿರಲಿಲ್ಲ (ಆರರ. €೩)- 
(ಪಕಾಯು- 00-06). ೭. ಆಕ್ಷೇಪಣೆಯನ್ನು ಹೊಂದಿದವನು ; ೩. ದಾನ; ಕೊಡುಗೆ, ೪. ದಾನವನ್ನು ಸ್ವೀಕರಿಸುವವನು. ೫. 
ನಿಂದಿತನಾದವನು : “ ಅಧಿಕ್ಷಿಪ್ತಃ, ಪ್ರಶ್ನೀಪ್ತಃ ..೨ ಆಕ್ಷೇಪಿಸಲ್ಪಟ್ಟವನ :. (ಒಬ್ಬ ವ್ಯಕ್ತಿಯನ್ನು) ಸ್ನೇಹಪೂರ್ವಕವಾಗಿ ಅಥವಾ ಕನಿಕರದಿಂದ 
ವೆಸರುಗಳು” (ಸಿರ್ಲಾಂತಿ. ೩೬೪). ೮. (ಇನ್ನೊಬ್ಬರು) ಕಳಂಹಿಸಿದವನು; ಬರಮಾಡಿಕೊಳ್ಳು ವುದು. ೬. ಸೈನ್ಯದ ಹಿಂಭಾಗ: ' “ಪಡೆಯ 
ಪ್ರೇಷಿತ, ೯, ನಿರಾಕರಣೆ: “ ನಿರಾಕೃತಿ ಪ್ರತಿಕ್ಷಿಪ್ರವೆನಲು” (ಮಾಗರಾ. ಹಿಂದಣ ಮೆಯ್ಮಲ್ಲಿಯುಂ ಪ್ರತಿಗ್ರಹದೆಂಬುದು” (ಹರಾಯು- ೦೬೨-೬)- 
೨6-೯) [ಸಂ.] 1] ಮಿ ಉಗುಳುವ ಪಾತ್ರೆ; ಪೀಕದಾನಿ: 'ಪ್ರತಿಗ್ರಾಹ' ಪರಾ: 
ಪ್ರತಿಕ್ಷೇತ್ರ (ನಾ). ಒಂದಂ ಭೂಮಿಯನ್ನು ಕೊಟ್ಟು ಅದರ [ಸಂ-] 
ಬದಲಾಗಿ ತೆಗದುಕೊಂಡ ಭೂಮಿ, ಹೆೊಲ, ಗದ್ದೆ ವೆಣದಲಾದಂವು: ಪ್ರತಿಗ್ರಹಿಸು (ಕಿ)-೧. ದಾನವಾಗಿ ತೆಗೆದುಕೊಳ್ಳು : ಖುಂತ್ವಿಜರೆಲ್ಲರ್‌ 
ವಿನಿಮಯವಾಗಿ ತೆಗೆದಂಕೊಂಡ ಭೂಮಿ : ಆಟಾರ್ಯ, ಅಪ್ಪಯ್ಕನು ಕೊಳಗ ಮತ್ತಮಿರ್ಬಳ್ಳೆ ರನ್ನಮಂ ಪೊನ್ನ ಹೇಆಂ ಚಿನ್ನಾಕಳಂ ಪ್ರತಿ 
ಮಗ ರಂಗಯ್ಯನು ಅಳಿಯ ಕಸವದೇವನು ತಂಮ ಇತಿಕೇಆ್‌ಯಂ ಕೊಟು ಗ್ರಹಿಸಿ ರಾಮನಂ ಪರಸಿ ಬಿ:ಟಸ್ಕೊಂಡರ* (ಉಾರಾಕ್ಮ. ೦೬೬-೦೩) *ವಿ. ಒಬ್ಬ 
ಹಿರಿಯಕೆಅಕಿಯ ಕೆಳಗಣ ಕಡೆಯ ಗದ್ದೆ ನಾಣಸಲಗೆಯಂ ಪ್ರಶಿಕ್ಷೇಶ್ರವಂ |36 ಕೊಳ್ಳು ನ ಅಂಗೀಕರಿಸು : ಆ ರಾಜ ಯಷಿವಾಕ್ಕವಂ ಕೇಳಿ ಹಾಗೆ ಆಗಲಿ 
ಕೊಂಡರು (ಎಳ. ೪, ಸಾಸತ-೦80-43 ; 11567). [ಸಂ.7 ಎಂದು ಪ್ರತಿಗ್ರಹಿಸಿದನು (ಳಕುನಾ. ೨3೯೨-೭). ೩. ಬರಮಾಡಿಕೊಳ್ಳೂ ; 
ಪ್ರತಿಗುಣು (ಕ್ರಿ) - “ಬೇರೊಬ್ಬರನ್ನು ಕಾಣಂ : ಮತ್ತೊಬ್ಬರನ್ನು ಸ್ವೀಕರಿಸು : ಗರ್ಭಿಣಿಯಾದ ಈಕೆಯನ್ನು ಧರ್ಮಾಚರಣಾರ್ಥವಾಗಿ 
ನೋಡು : ಯತಿಗಳೊಳು ನಿನ್ನಂಥವರುಗಳ ಪ್ರತಿಗಾಣೆನು "ಈ ಸಿತಿ ಪ್ರತಿಗ್ರಹಿಸುವುದು (೫ಳುಂಕ. ೬೬-೯).  [ಸೆಂ. ಪ್ರಶಿಗ್ರಹಣ 1. - ಇಸ್ಮು] 


ಯೊಳಗೆ ಯತಿರಾಯ (೩ಗರಾ- ೯೩). (ಪ್ರತಿ *ಕಾಣು ( ಎ ಕಾಣ್‌) ಪ್ರತಿಗ್ರಾಹ (ನಾ). ಉಗುಳುವ ಪಾತ್ರೆ; ಪಡಿಗ; ಪೀಕದಾನಿ : 
ಪ್ರತಿಗಾಮಿ (ಗಂ). ೧. ಎದುರಾಗಿ ಹೋಗಂವ ; ವಿರಂದ್ಭವಾಗಿ|3 ಸಪಾದ ಪತದ್ಗಹಃ - ೨ ಪಡಿಗದ "ಪೆಸರು ” (ಸಿರ್ಮಾಂಶಿ. ೨೦೦).- 


ಹೋಗುವ . ೨. (ಸಂಘ, ಸರ್ಕಾರ, :ರಾಜಕೀಯಪಕ್ಷ ಮೊದಲಾ [ಸಂ.7 
ದುವುಗಳಲ್ಲಿ) ವಿರುದಾ > ಭಿಪ್ರಾ ಯವನ್ನೂ ಹೊಂದಿರುವ ; ಆಡಳಿತ ಪ್ರತಿಗ್ರಾಹಕ (ನಾ). ಅಂಗೀಕರಿಸುವವನು ; ಪ್ರಾಣಲಿಂಗಪ್ರತಿಗ್ರಾಹ£ನಾದ 
ಕ್ರ ಮದ ರೀತಿನೀತಿಗಳನ್ನು ವಿರೋಧಿಸುವ : ೧೯೧೧ರಲ್ಲಿ ವಿದೇಶೀಯ ಬಳಿಕ ಲಿಂಗಎರಹಿತವಾಗಿ ನಡೆವ ಪರಿಯಂನ್ನೆಂತೆೊ (ಏತರ- ೭೪೬), [ಸಂ] 


ದ್ಯಾಂಕರ ಜನ ಪ್ರತಿಗುವಿ ನಾಯಕನಾದ ಯುವಾನ್‌-ಶಿ-ಕೈ ಎಂಬವನಿಗೆ/| |ಪ್ರತಿಘ (ನಾ) ೧. ನಿರಾಕರಣೆ: `ತಿರಸ್ಕಾರ. ೨. ಪ್ರತಿಭಟನೆ; 
೨೫೦ ಲಕ್ಷ ಪವನಿನ ಸಾಲ ಕೊಟ್ಟಿತು (8810. ೮೪)- (ನಾ). ೩. ದೇಶದ|38| ವಿರೋಧ. ೩. ಪರಸ್ಪರ ಹೊಡೆದಾಟ, - ಕದನ. ೪. ಸಿಟ್ಟು; 


ಪ್ರಗತಿಗೆ ಎರುದ್ಧವಾದುದು ; : ರಾಷ್ಟ್ರದ ಕಲ್ಮಾಣಕ್ಕೆ ವ್ಯತಿರಿಕ್ತ ಕೋಪ; ಕ್ರೋಧ: ನೋವು ಕ್ರೋಧಃ, ಅಮರ್ಷಃ, ರೋಷ. 
ವಾದುದು : ವಿಜ್ಞಾನ ಯಾವಾಗಲೂ ಪ್ರಗತಿಮುಖವಾದುದು. ಭಂಡ ಪ್ರಶಿಘಃ ಈ ೫ ಮುನಿಸು” (ಕಯು.-88-90೬) ; ಆಸ್ಕದಿಂ ಪ್ರತಿಘ 
ವಾಳಶಾಹಿ ಪ್ರತಿಗಾನಿಯಾದುದು (ಕಂಡಾ, ೩೪9); ತನ್ನೆ ಹಿತವನ್ನೇ ದೊಳೊಶ್ತಿ ಬೀಸುವುದದೊಂದು ಮದದ್ವಿರದಂ ಮಹಾಹಿಯಂ 
ಸ್ವಾರ್ಥವನ್ನೇ ಅದು ಮೊದಲು ಗಮನಿಸತೊಡಗುತ್ತದೆ. ಅಂದಿನಿಂದ (ಗಂ. ೦೬-೭). ೫. ಶತಂ) ; ವೈರಿ. [ಸಂ.) 
ಅದೇ, ವರ್ಗವು ಪ್ರಗತಿವಿರೋಧಿ ಯಾಗುತ್ತದೆ, ಪ್ರತಿಗಾಮಿಯಾಗುತ್ತದೆ] 39 ಪ್ರತಿಘಾತ (ನಾ). ೧. ನಿರಾಕರಣೆ ; ತಿರಸ್ಕಾರ. ೨. ವಿರೋಧ; 
(ಕಣಾ: ೪). ೪. ವಿರಂವೃಪಕ್ಷಕ್ಕೆ ಸೇರಿದವನು ; ಪ್ರತಿಪಕ್ಷಕ್ಕೆ ಪ್ರತಿಭಟನೆ. ೩. ಹೊಡೆತಕ್ಕೆ ಪ್ರತಿಯಾಗಿ ಹೊಡೆಯುವುದು : 
ಸೇರಿದವನು : ಕೈಲಾಸದಲ್ಲಿ ಕಮ್ಮೂನಿಷ್ಟರನ್ನು ಕಂಡು ಪುರೋಗಾಮಿ “ಪ್ರತಿಘಾತೇ - ಮಗುಳ್ಳಿ ಹೊಡೆವಲ್ಲಿ” (ಕಾಕಕ್ಕ. ೦೩೦)) ಪ್ರತಿಘಾತ 
ಗಳಂತೆಯೇ ಪ್ರತಿಗಾಮಿಗಳೂ ಹೌಹಾರಬಹುದು (ಕೃಳಾಳ- ೦ ಮುನ್ನುಡಿ). ಪ್ರಕಟಾಸ್ತ್ರ ಶಸ್ತ್ಯಚಯದಿಂ ದೈತೇಯಸಾಮಂತರದ್ಳುತಮಾಯಾಮಯ 
[ಸಂ. ಪ್ರತಿಗಾಮಿನ್‌) ಶಕ್ತಿಯಂ ಕೆಡಿಸಿ ಭೂವತಾನಕ್ಕೆ ಬಂದಾಹವಪ್ರತಿಮಲಬ್ಲಂ . . . ಕ್ರೋಧಾ- 
ಪ್ರೆತಿಗಾಮಾಪಕ್ಷ (ನಾ). ಒಂದು ಪಕ್ಷವು ಪ ಗತಿಪರವೆಂದಂ ಭಾವಿಸಿ|38| ನಳಂಗಿತ್ತನಾಹುತಿಯಂ (9ಶಂತು- 09-00) ; ಪ್ರವಿಘಾತಿಯತಲೋಲ 
ರುವ ತತ್ತ ಹ್‌ ವರುದ್ಧ ವಾದ ಪಕ್ಷ; ವಿರೋಧ ಪಕ್ಷ: ಸಂಪ್ರದಾಯ ಕಂಕಣ ರುಣಜಂಕಾರಚಂಚತ್ಕಳಾಪಶಿ . , . ರಮ್ಮಮಾಯತ್ತು 
ಬದ್ಧ ವಾದ “ಪ್ರತಿಗಾಮಾಶಕ್ಷದ ಪತ್ರಿಕೆಯೊಂದರಲ್ಲಿ ಕಳೆದ ಹನ್ನೆರಡು (ಸೂಕ್ತಿಸು. 0೪-೩೦). ೪. ಸಂಘರ್ಷ ; ತಿಕ್ಕಾ 3 : ಸಾವಿರಾರು 
ತಿಂಗಳಿಂದ ಪು ಟವಾಗುತ್ತಿದ್ದ ಅಭಿಪ್ರಾಯವನ್ನವನು ಓದಿದ್ದನು (ಭ್ರಠರು. ವರ್ಷಗಳಿಂದ ಭಾರತಕ್ಕೆ ನಾನಾ ಸಂಸ್ಕೃತಿಗಳು ಹರಿಯುತ್ತಿವೆ. . ಕೆಲವು 
೨೨೪). [5 ಸಂ. ಪ್ರತಿಗಾಮಿಪಕ್ಷ ತೀಕ್ಷ್ಣವಾದ ಪ್ರತಿಘಾತವನ್ನೂ ಉಂಟುವತಾಡಲು ಯತ್ನಿಸಿದವು 
ಪ್ರತಿಶೈ (ಕ್ರಿ). ಪ್ರತಿಕ್ರಿಯೆಯನ್ನು ತೋರಿಸು. _ ವೃಕ್ತಪಡಿಸು : | 46| (ಹುಳಾ. ೦೨೨ ಶೀಕಿಳ)- ೫. ಹೊಡೆತ ;-ಏಟು : ನಡುಗೆ ಧರಾತಲಂ 
ಮೇಳೈಸಿ. ನಾನಾರವಕ್ಕೆ ಪ್ರತಗೈವವಂ 'ಚರ್ಮಣಂ ವಗ ್ಲಿಯಕ್ಕೂಂ ಕದಳಿಕಾಪರಿಘಪ್ರ ತಿಘಾತದಿಂ (ಕೂರಲೂ. 0-೩೩). ೬. ಹೊಡೆತದಿಂದ 
(ಮಗೆ. ೦೦೬೨೦೬)... ಪ್ರತಿ + ಗೈ (ಆಕೆಯ್‌ |)] ತಪ್ಪಿಸಿಕೊಳ್ಳುವುದು. ೭. ಹಾಳುಮಾಡುವುದು ; ನಾಶಪಡಿಸು 
ಪ್ರತಿಗ್ರಹ (ನಾ). ೧. ಯಜನ. ಯಾಜನ, ಅಧ್ಯ ಯನ, ಅಧ್ಯಾಪನ, ವುದಾ. ೮. [ಗಣಿತ] ಒಂದು ಬಗೆಯ ಗೂನಾಪದ್ಧತಿ ; ಲಘು 
ದಾನ ಮತ್ತು ಪ್ರತಿಗ್ರಹಗಳೆಂಬ ಬ್ರಾಹ್ಮ: ಣನ ಷಟ ರ್ಮುಗಳಲ್ಲಿ ಗಣಕ ; 8 ಲೆಕ್ಕಾಚಾರ ಮಾಡುವುದನ್ನು ಸುಲಭಗೊಳಿಸಲು 


ಒಂದು; ವಾನವನ್ನು ತೆಗೆದಂಕೊಳ್ಳುವುದು.... ಸ್ವೀಕರಿಸುವುದು :| ಆ, ಗುಣಾಕಾರ ಭಾಗಾಕಾರಗಳಿಗೆ ಬದಲಾಗಿ "ಸಂಕಲನ ವ್ಯವಕಲನ 
ಅಂತು ಭವಿಷ್ಯದ್ಧಿಜನ್ಮ: ವರ್ಣಕ್ಕೆ ಆಧ್ಯಯನ ಅಧ್ಯಾಪನ “ದನ ಪ್ರತಿಗ್ರಹ। ೫ ವನ್ನೂ. ಸಂಖ್ಯ್ಕಾಘಾತ ಮತ್ತು ಘಾತಮೂಲವನ್ನೂ ಕಂಡುಹಿಡಿ 


ಪ್ರತಿಘಾತಕೋಷ್ಟಳ 


ಯುವುದಕ್ಕೆ ಬದಲಾಗಿ ಗುಣಾಕಾರ ಭಾಗಾಕಾರಗಳನ್ನೂ ಉಪ 
ಯೋಗಿಸುವಂತೆ ಕೋಷ್ಟಕವನ್ನು ರಚಿಸಿರುವ ಗಣನಾಸೌಲಭ್ಮ 
ಪದ್ಧತಿ : ಎರಡು ಬಹುಮುಖ್ಯವಾದ ಹೊಸ ಭಾವನೆಗಳು ಮೂಡಿದುವು 
. ಎರಡನೆಯದು, ಅಂಕಗಣಿತ ಬೀಜಗಣಿತಗಳೆರಡಕ್ಕೂ ವಿಶೇಷ ಉಪ 

ಯೋಗವಾದ 1/39 (“ಪ್ರತಿಘಾತಗಳು”) ಎಂಬ ಭಾವನೆ (ಗತಿಕ- 
00೩). (ಸೆಂ.] 

ಪ್ರತಿಘಾತಕೋಪ್ಪಕ (ನಾ). [ಗಣಿತ] ಲಘುಗಣಕದ ಪಟ್ಟಿ: 
ಪ್ರತಿಘಾತಕೋಷ್ಟಕಗಳೂ (tables of logarithms). ಕೊಟ್ಟ ಪ್ರತಿ 
ಘಾತವುಳ್ಳ ಸಂಖ್ಯೆಯ ಕೋಷ್ಟಕಗಳೂ . . . ಇದ್ದರೆ, ಇವುಗಳ ಸಹಾಯ 
ದಿಂದ ಅಂಕಗಣಿತದ ಪರಿಕರ್ಮಗಳು ಎಷ್ಟು ಸುಲಭವಾಗುತ್ತವೆ ಎಂಬುದನ್ನು 
ಉದಾಹರಿಸೋಣ (ಗಳಿಕ. ೦08). [ಪ್ರತಿಘಾತ 4 ಕೋಷ್ಟಕ] 

ಪ್ರತಿಘಾತನ (ನಾ). ಕೊಲ್ಲುವಿಕೆ ; ವಧೆ: ""ಪ್ರಮಾಪಣಂ, ನಿಬರ್ಹಣಂ 
- * « ವಿಶಸನಂ, ಮಾರಣಂ, ಪ್ರಶಿಘಾತನಂ . . . ವಧಃ - ಈ ೩೦ ಕೊಲ್ಲು 
ವುದಕ್ಕೆ ಹೆಸರಂಗಳು ; ಸಂಹಾರ ಮಾಡುವಿಕೆ” (ಸಿರ್ಮಾಂಕಿ: ೨೬೨). [ಸಂ.] 

ಪ್ರತಿಘೋಪ (ನಾ)- ಮಾರ್ದನಿ ; ಪ್ರತಿಧ್ವನಿ: ಕುವರನ ಬಾಹಾ 
ಸ್ಪ್ಫಾಲನರವಮುರ್ಬಿಸೆಯಗಿದು ಪಾಡಿ ಬಿಡದೊದಣುಶ್ತಿರ್ದವೊಲಾದುದು 
ತದ್ಧ ಹ್ವರನಿವಹಪ್ರಭವಾತಿಭೀಷಣಂ ಪ್ರ ಶಿಘೋಷಂ (ಶಂಠ್ರತ್ರು. 8-೭೭). 

(ಸಂ.] 

ಪ್ರತಿಚಿತ್ರ (ನಾ). ಮೂಲಚಿತ್ರದ ಪ್ರತಿಕೃತಿ : ಅವರು ರ್ಯಾಫೇಲ್‌, 
ಮೈಖೇಲ್‌ ಐಂಜಿಲೊ . . . ಅವರ ಪ್ರತಿಬಿಂಬಗಳಾಗಿದ್ದರೆ ಜಗತ್ತು 
ಮೂಲಕೃಶಿಗಳಿಗೆ `ಗೌರವವೀಯುತ್ತಿತ್ತೇ ವಿನಾ ಪ್ರತಿಚಿತ್ರಗಳಿಗಲ್ಲ (ಕಾರ. 


೩60). [ಸಂ.7 

ಪ್ರತಿಚ್ಛಂದ (ನಾ). ೧. ಒಂದರಂತೆ ಮತ್ತೊಂದು ಇರುವುದು; 
ಪ್ರತಿಬಿಂಬ : “ಪ್ರತಿಬಿಂಬಂ, ಪ್ರತಿರೂಪಂ, ಪ್ರತಿವಖನಂ, ಪ್ರತಿಕೃತಂ, 
ಪ್ರತಿಚ್ಛಂದಂ ... ಪ್ರಶಿಚ್ಛಾಯಂ-_ಈ ೯ ಪ್ರತಿಬಿಂಬದ ಪೆಸರ್‌ ” 


(ಕರಾಯ. ೨0-0೩0) ; ಶೀಮತಿಯೇಂಒರಸಿಯೊಳ್‌ ಕಳಾಭನೂತಚಂದ್ರ 
ಪ್ರತಿಚ್ಛಂದಂ ಚಂದ್ರನೆಂಬೊಂ ಮಗನಂ ಪಡೆದು ಸಂತಸದಿಂದಿರ್ಪಿನಂ 
(ಊಊಕಿತು. ೬-೬೦ 6). ಪಿ. ವಿಗ್ರಹ; ಪ್ರತಿಮೆ. ೩. ಪ್ರತಿನಿಧಿ. [ಸಂ.] 
ಪ್ರತಿಚ್ಛಂದತೆ (ನಾ). ಸಮಾನವಾಗಿರಂವಿಕೆ; ಪ್ರತಿರೂಪವಾಗಿರುವಿಕೆ; 
ಮುನೀಂದ್ರಕಳಾಪಕ್ಕೆ ನಿಮಿರ್ಚಿದಂ ಪ್ರತಿಚ್ಛಂದತೆಯಂ (ಉತಿತು. «-009)- 
[ ಸಂ. ಪ್ರಶಿಚ್ಛಂದತಾ) 
ಪ್ರತಿಚ್ಛನ್ನ (ಗು). ೧. ಮುಚ್ಚಿದ; ಹೊದಿಸಿದ. ೨. ಮುಚ್ಚಿಟ್ಟ; 
ಅಡಗಿಸಿದ ; ಮರೆಮಾಡಿದ. ೩. ಆವರಿಸಿದ; ಆಕ್ರಮಿಸಿದ. 
೪. (ಉಡುಪನ್ನು) ಧರಿಸಿದ; ತೊಟ್ಟ. (ಸಂ.) 
ಪ್ರತಿಚ್ಛಾಯ (ನಾ). ೧.-ಪ್ರತಿಚ್ಛಾಯೆ ೧: “ಪ್ರತಿಬಿಂಬಂ, ಪ್ರತಿ 
ರೂಪಂ , , . ಪ್ರತಿಯಾತನಂ, ಪ್ರತಿಚ್ಛಾಯಂ - ಈ ೯ ಪ್ರತಿಬಿಂಬದ 
ಪೆಸರ್‌” (ಕಣು. ೨೦-೮೩೦). ವಿ. ಇ ಪ್ರತಿಚ್ಛಾ ಯೆ ೨: “ಪ್ರತಿಬಿಂಬಮಾ 
ಪ್ರತಿಚ್ಛಾಯಮು ಪ್ರತಿನಿಧಿ. , , ಪ್ರತಿಪ್ರುಣಮೆಂದೆನಲದುಂ ಪ್ರತಿಯಪ್ಪ 
ರೂಪೆನಿಕ್ಕುಂ” (ಮಂಗಳ, 6-36). [ ಸಂ. ಪ್ರತಿಚ್ಛಾಯಾ ] 
ಪ್ರತಿಚ್ಛಾಯೆ (ನಾ). ೧.-ಪ್ರತಿಬಿಂಬ೧: ಮಂಗಳಮಯಂ ನೋಡಿದಂ 
ವಿಷದ ವಿರಳಮಂ ನೋಡಲದಅಕೊಳ್‌ ಪ್ರತಿಚ್ಛಾಯೆ ತೋುತ್ತಮಿರೆ 
(696. ೦-೨). ವ. ಒಂದರಂತೆಯೇ ಒಂದು ಇರುವ ಆಕೃತಿ ; 
ಪ್ರತಿರೂಪ. ೩. ವಿಗ್ರಹ; ಪ್ರತಿಮೆ: “ಪ್ರತಿಮಾನಂ . . . 
ಪ್ರತಿಚ್ಸ್‌ಯಾ, ಪ್ರಶಿಕೃತಿ, ಅರ್ಚಾ, ಪ್ರತಿನಿಧಿ_೮ ವಿಷ್ಣು ಮೊದೆಲಾಧವರ 
ಆಕಾಗಳಿಗೆ ಸಮನಾಗಿ ಶಿಲಾದಿಗಳಿಂದ ಮಾಡಿದ ಪ್ರತಿಮೆ ಹೆಸರು ” 
(100,08. ೩೦೭)- [ ಸಂ. ಪ್ರತಿಜ್ಛಾಯಾ) 


೬೦೪೦ 


15 


20 


ಪ್ರತಿಜ್ಞಾಸ್ಥಾಪನ 


ಪ್ರತಿಚಾಗರ (ನಾ). ಎಚ್ಚರಿಕೆಯಿಂದ ಇರುವುದು ; ಗಮನವಿಟ್ಟಿ 
ರುವುದು : “ಅವೆ'ಕ್ಷಾ, ಪ್ರತಿಜಾಗರ; - ಈ ಎರಡು ಎಟ್ಟತ್ತಿರ್ಪದು” 
(ಹರಾಯು. ೦೨೪೨೪೭). [ಸಂ.] 

ಪ್ರತಿಜ್ಞಾಜಯ (ನಾ). ಶಪಥವನ್ನು ಈಡೇರಿಸಿಕೊಳ್ಳುವುದು. 
ಸಾಧಿಸಂವುದು : ನಯನಿಕ್ಷೇಪಪ್ರಮಾಣಂಗಳೊಳೆ ಪಡೆದನೈಕಾಂತಸಿದ್ಧಿ 
ಪ್ರತಿಜ್ಞಾಜಯಮಂ (ಕುರ್ರಥ್ರ. 0-9). [ಸಂ]. 

ಪ್ರತಿಜ್ಞಾತ (ನಾ). ೧. ಒಪ್ಪಿಕೊಂಡುದು ; 
೨. ವಾಗ್ದಾನ; ಭಾಷೆ. ೩. ಪ ತಿಜ್ಞೆ ; ಶಪಥ. ೪. ಶಪಥ 
ಮಾಡಿದಂದು ; ಪ್ರತಿಜ್ಞೆ ಮಾಡಿದಂದು : “ಊರೀಕೃತಂ, ಉರರೀ 
ಕೃತಂ, ಅಂಗೀಕೃತ, ಆಶ್ರುತಂ,ಪ್ರತಿಜ್ಞ್ಞಾತಂ . . . ಉಪಗತಂ. ಈ ೧೧ 
ಅಂಗೀಕರಿಸಲ್ಪಟ್ಟದ್ದು, ಒಪ್ಪಿಕೊಳ್ಳಲ್ಪಟ್ಟದ್ತಿ. ಪ್ರತಿಜ್ಞೆ ಮಾಡಿ ನುಡಿ 
ಯಲ್ಬಟ್ಟದ್ದು” (ಶಿರ್ಮಾಂತಿ. ೩೩೨). [ಸಂ.) 

ಪ್ರತಿಜ್ಞಾನ (ನಾ). ೧. ಒಪ್ಪಿಕೊಳ್ಳುವುದು; ಒಪ್ಪಿಗೆ ; ಅಂಗೀಕಾರ: 
“ಸಂವತ್‌, ಆಗೂಃ, ಪ್ರತಿಜ್ಞಾ. ನಂ... ಸಮಾಧಿ ೧೦ ಅಂಗೀಕಾರದ 
ಹೆಸರುಗಳು” (ಸರ್ಕಾಂತಿ. ೪3). ೨. ಭರವಸೆ ; ವಾಗ್ದಾನ. ೩. ಪ್ರತಿಜ್ಞೆ; 
ಶಪಥ. [ಸಂ.] 

ಪ್ರತಿಚ್ಞಾಪತ್ರಿಕೆ (ನಾ). (ರಾಜನೀ] ಚುನಾವಣೆಯ ಸಮಯದಲ್ಲಿ 
ರಾಜಕೀಯಪಕ್ಷಗಳು ತಾವು ಅಧಿಕಾರಕ್ಕೆ ಬಂದರೆ ಈಡೇರಿಸು 
ವುದಾಗಿ ತಿಳಿಸುವ ಸೌಕರ್ಯಗಳ ಭರವಸೆಯ ಪಟ್ಟಿ : ಅನೇಕ ಮಂದಿ 
ಅಭ್ಯರ್ಥಿಗಳ ವಾಗ್ದತ್ತಗಳಲ್ಲಿ ಸಮಾನವಾಗಿರುವ ಅಂಶಗಳನ್ನು ಕಲೆಹಾಕಿದರೆ 
ಅದು ಒಂದು ನೂತನ ರಾಜಕೀಯಪಕ್ಷಕ್ಕೆ ಮೂಲಸೂತ್ರಸಂಗ್ರಹ 
ವಾಗುತ್ತದೆ. ಇಂಥ ಆದರ್ಶನಿರೂಪಣೆಯೇ (ವಸ್ಕಾನಿಫೆಸ್ಟೊ) ಪಕ್ಷದ 
ಪ್ರತಿಜ್ಞಾ ಪತ್ರಿಕೆ (೫. ೭೪)- [ಸೆಂ. ಪ್ರತಿಜ್ಞಾ ಪತ್ರಿಕಾ ] 

ಪ್ರತಿಜ್ಞಾ ಭಾರ (ನಾ). ಶಪಥದ ಹೊಣೆಗಾರಿಕೆಯನ್ನು ಹೊತ್ತವನು; 


ಅಂಗೀಕರಿಸಿದಂದಂ. 


ಪ ತಜ್ಞೆ ಮಾಡಿದವನು : ಕುರುರಾಜನಿರ್ವಾಜನಿಬಿಡೋರುದ್ವಯ 
ಭಂಗಪ್ರ ತಿಜ್ಞಾಭಾರನುಂ ಸಾಹಸಾಂಕನುಮೆನಿಸಿದ ಭೀವಂಸೇನಂ 
(ಗರಾಯುು- ೨-೦ ಈ). ( ಸಂ. ] 

ಪ್ರತಿಜ್ಞಾ ರೂಢ (ನಾ) - ಶಪಥವನ್ನು ಕೈಗೊಂಡವನು ; ಪ ತಿಚೆ 
ಮಾಡಿದವನು : ಅಚಲಿತಪ್ರ ತಿಜ್ಞಾರೂಢನಾವ ಗಾ:ಗೇಯನನೇಗೆಯ್ದು 
ಮೊಡಂಬಡಿಸಲಾಜದೆ (ಶಂಕಳಾ. ೦-69 ನ) ; ಭೀಮಸೇನನಂತು ಆರೂಢ 
ಕೋಪನುಂ ಪ್ರ ಶಿಜ್ಞ್ಞಾರೂ ಢನುವತಾಗಿ (ಗರಾಯು. ೨-೦ ವ); ಅಶಿಪ್ರ ಶಿಜ್ಞಾ 
ರೂಢನೂಂ ರಥಾರೂಢನುಮಾಗಿ .. . ವಂದಂ. . - ಸುವರ್ಣನಾಭಂ 
(ಕುದ್ರಪು. ೦9-೯೦ ಐ). [ಸಂ.] 


ಪ್ರತಿಜ್ಞಾವಚನ (ನಾ). ೧. ಶಪಥದ ಮಾತಂ. ೨. [ರಾಜನೀ] ರಾಷ್ಟ 
ಪತಿ, ಮುಖ್ಯಮಂತ್ರಿ ಮೊದಲಾದವರು ತಮ್ಮ ಹುದ್ದೆಯನ್ನು 
ವಹಿಸಿಕೊಳಂ ವುದಕ್ಕೆ ಪೂರ್ವಭಾವಿಯಾಗಿ ನಿಯಮಪೂರ್ವಕವಾಗಿ 
Eb ಪ್ರತಿಜ್ಞೆ : ಪ್ರತಿಯೊಬ್ಬರೂ ಸಷ ರಷ್ಟ 

ಮ ಪದಗ್ರಹಣ ಮಾಡುವುದಕ್ಕೆ ಪೂರ್ವಭಾವಿಯಾಗಿ . 

ಕೆಳಗೆ ಕಂಡ ಸ್ಯ ಕಳ ಮೇರೆಗೆ ಪ್ರಮಾಣವಚನ ಆಥವಾ ಪ್ರತಿಜ್ಞ್ಞಾವಚನ 
ಸ್ವೀಕಾರ ಮಾಡತಕ್ಕುದು (ಉಾರಾಶ, ೩೦). [ಸಂ.] 

ಪ್ರತಿಜ್ಞಾವಾಕ್ಕ (ನಾ.) [ತರ್ಕಶಾ] ಶಾಸ್ತ್ರಗಳಲ್ಲಿ ವಾದ ಮಾಡುವಾಗ 
ಸ್ವಸಿದ್ಧಾಂತವನ್ನು ಪ್ರತಿಪಾದಿಸುವ ವಾಕ್ಯ, ಮಾತು : ಬಳಿಕ 
ಆಯನುಮಾನಪ್ರುಮಾಣಕ್ಕೆ ಪ್ರಶಿಜ್ಞೆ ಹೇತು ದೃಷ್ಟಾಂತಗಳೆಂಬ ಅಂಗತ್ರಯ 
ಮುಂಟದಣಕೊಳು ಪರ ಪ್ರತಿಪತ್ಮರ್ಥವತಾಗಿ ಪ್ರಯೋಗಿಸುವಾಗ ಪರ್ವತ 
ವಗ್ನಿವುಳ್ಳದ್ದೆಂಬುವುದೇ ಪ್ರ ಶಿಜ್ಞಾವಾಶ್ಮವು (6ನೇಳ. ೦೦)- ([ಸಂ.7 

ಪ್ರತಿಜ್ಞಾಸ್ಮಾಪನ (ನಾ). ಮಾಡಿದ ಶಪಥವನ್ನು ಈಡೇರಿಸುವಿಕೆ : 


ಪ್ರತಿಜ್ಞೆ 


ಕೋಪ ಕುಡಿಯಿಡಲೀ ವೃಕೋದರನಾಪನಿತ ನುಡಿದನು ಪ್ರ ತಿಜ್ಞಾಸ್ಕಾ ಪನಕೆ 
ಬಳಿಕೇನ ಮಾಡುವುದೆ:ದನಸುರಾರಿ (ಕುರ್ಮಾಗ. 6-49). (ಸಂ.] 

ಪ್ರತಿಜ್ಞೆ (ನಾ). ೧. ಒಪ್ಪಿಗೆ ; ಅಂಗೀಕಾರ ; ಸಮ್ಮತಿ. ೨. ಕ್ರಮ 
ಬದ್ಧ ವಾದ ಘೋಷಣೆ. ೩. (ವಿವಾಹ ಮುಂತಾದ. ಸಂದರ್ಭಗಳಲ್ಲಿ) 
ಮಾಡುವ ವಾಗ್ದಾನ; ನಿಶ್ಚಿತಾರ್ಥ. ೪. ಶಪಥ; ಪೂಣ್ಮೆ: “ಆಗೂಃ, 
ಸಂಗರಃ, ಸಂಧಾ, ಪ್ರತಿಶ್ರವಃ, ಸುಶ್ರವಃ, ಪ್ರತಿಜ್ಞಾ-ಈ ೬ ಪ್ರತಿಜ್ಞೆ” 
(ಕರಾಯು. ೦೦೮-೩೦) ; ಪೊಣ್ಣ ಪ್ರತಿಜ್ಞೆಯಂ ನೆನೆವೆಯೊ ನೆನೆಯೆಯೊ 
(ಕಕ್ಮಾಉಾ. ೦೨೩-೬) ; ನೀನಂಂ ನಿನ್ನ ಪ್ರತಿಜ್ಞೆಯಂ ನೇಣ ಪಿದೆಯಾನುಮೆನ್ನ 
ಪ್ರತಿಜ್ಞೆಯಂ ನೆಅಪುವೆಂ (ತಂಕಳಾ: ೦೨-೦೫೬ ನ). ೫. ನ್ಯಾಯಶಾ] 
ಹಿಂದಿನ ಕಾಲದಲ್ಲಿ ನ್ಮಾಯಾಲಯಂಗಳಲ್ಲಿ ಫಿರ್ಯಾದಿಯ ನ್ಮಾಯ 
ಪಡೆಯಲು ನ್ಯಾಯಾಲಯಕ್ಕೆ ಸಲ್ಲಿಸುತ್ತಿದ್ದ ದೂರು; ಫಿರ್ಯಾದು: 
ಪ್ರತಿಯೊಂದು ವ್ಯವಹಾರವೂ ನಾಲ್ಕು ಹಂತಗಳನ್ನು ಹೊಂದಬೇಕಾಗಿತ್ತು . 
ಅವು ಕ್ರಮುಖಾಗಿ ಪ್ರತಿಜ್ಞಾ (complaint), ಉತ್ತರ (written State- 
ment), ಸಂಶಯಹೇತುಪರಾಮರ್ಶ (Weighing of 6೯166209) ಮತ್ತು 
ನಿರ್ಣಯಪ್ರವತಾಣ (೫೬೧೩1 00201261೧2) ಎಂದು ವಭಾಗಿಸಲ್ಪಟ್ಟಿದ್ದವು 
(86ರ. 8೩). ಓ. [ತರ್ಕಶಾ] ಅನ:ಮಾನಪ್ರಮಾಣದಲ್ಲಿ ಪ್ರಯೋಗಿ 
ಸುವ ಪ್ರತಿಜ್ಞಾ. ಹೇತು. ಉದಾಹರಣ. ಉಪನಯ ಮತ್ತು 
ನಿರ್ಗವಂನ ಎಂಬ ಪಂಚಾವಯವಗಳಲ್ಲಿ ಮೊದಲನೆಯದು ; ಸಾಧಿಸ 
ಬೇಕೆಂದಿರುವ ವಿಷಯವನ್ನು ತಿಳಿಸಂವುದು; ಸಾಧ್ಯನಿರ್ದೇಶ: ನ್ಯಾಯ 
ವಾಕ್ಕಗಳಾದ ಪ್ರಶಿಜ್ಞಾಹೇತೂದಾಹರಣೋಪನಯನಿಗಮನಗಳಲ್ಲಿ ಐದೂ 
ಅವಶ್ಯಕವಿಲ್ಲ (ಹಿಂದಶಾ. ೨೦೨) ; ಪರಾರ್ಥಾನುಮಾನವು ಪ್ರ ತಿಜ್ಞಾ RES 
ನಿಗಮನ ಎಂಬ ಐದು ಅಂಗವುಳ್ಳದ್ದು (ಈಉತತ್ತ- ೨೭೩). [ಸಂ, ಪ್ರತಿಜ್ಞಾ ] 

ಪ್ರತಿಜ್ಞೆಗೆಯ, ಪ್ರತಿಜ್ಞೆಗೈ (ಕ್ರಿ). ಶಪಥ ಮಾಡು ; ಪ್ರತಿಜ್ಞೆ 
ಮಾಡು: ಇರ್ವರುಮೋರೊರ್ವರಂ ಮೂದಲಿಸಿ ಪ್ರಶಿಜ್ಞೆಗೆಯ್ದು (ಠಡ್ಮಾರಾ. 
೦೨೪-೦೨), ಗಂಗಾಸುತಂ ಪೃಥಾಸುತರಂ ಗೆಲ್ಕೊಡೆ ತಪಕೆ ಪೋವೆಂ 
 *» ೬ ಎಂದು ಕರ್ಣಂ ಪ್ರತಿಜ್ಞೆಗೆಯ್ತೂದಂಂ (ಶಂಶಠಾ" ೦೦-೨೨ ಫ). 
ಪ್ರತಿಜ್ಞೆಗೈ ು: ಹಯುಮೇಧವಿಧಿಯಂ ತನಗೆ ಸೂಚಿಸಿ ಪ್ರತಿಜ್ಞೆಗೈದಂ 
ಭೀಮನದಂಶ್ವಮಂ ತಂದು ಕುಡುವೆನೆಂದು 

[ಪ್ರತಿಜ್ಞೆ 4 ಕೆಯ] 

ಪ್ರತಿಜ್ಞೆಗೈ *ಪ್ರತಿಜ್ಞೆಗೆಯಂ* ನೋ. 

ಪ್ರತಿಜ್ಯೋತಿ (ನಾ). ಒಂದು ದೀಪದಿಂದ ಹತ್ತಿಸಿದ ವಂತ್ತೊಂದು 
ದೀಪ: ದೀಪ ಒಂದಣಲ್ಲಿ ಉದೈಸಿ ಪ್ರತಿಜ್ಮೋತಿ ಪ್ರಮಾಣಿಸಿದಾಗವೇ 
ಪ್ರಾಣಲಿಂಗಿಯ ಪ್ರಾಣಲಿಂಗಸ್ಮಲ (6ೋ೪ಕಪಿ- ೦೪೭-೩೬೦) - 

(ಸಂ. ಪ್ರತಿಜ್ಕೋತಿಸ್‌] 

ಪ್ರತಿಟ್ಟೆ *ಪದಿಟೆ' ನೋ. 

ಪ್ರತಿಟ್ಟೆಗೆಯ* "ಪದಿಟೆಗೆಯ*' ನೋ. 

ಪ್ರಟ್ಟೆಗೆಯಿಸು "ಪದಿಷ್ಟೆಗೆಯ್ಸು? ನೋ. 

ಪ್ರತಿತುನಿ (ನಾ). ಒಂದು ಬಗೆಯ ವಾಯುರೋಗ : ಅಪಾನಪ್ರದೇಶ 
ದಿಂದ ಪಕ್ವಾಶಯಕ್ಕೆ ಮೇಲು ಮುಂತಾಗಿ ಹಾಯುವ ವೇದನೆಯನ್ನುಂಟು 
ಮಾಡುವ ವಾಯು ಪ್ರ.ಶಿಶುನಿ ಎನಿಸಿಕೊಂಬುದರಿ (ಏೈದೃತಾ. 1, ೩೨೩). 
*ತಂನ್ಮಿ' ಪರಾ. [ಆ ಸಂ. ಪ್ರತಿತೂಣಿ. /ತೆಲು. ಪ್ರತಿತೂಣಿ] 

ಪ್ರತಿದಿನ (ನಾ). ೧. ಪ್ರತಿನಿತ್ಯ : ಪ್ರತಿದಿವಸ: ಆತ್ಮಪತಿಸೇವೆಯಂ 
ಪ್ರತಿದಿನದೊಳಲಸದೆ ನೆಗಳ್ಹಿದೊಡೆ ಸತಿಯರ್ಗೆ ಕಿ:ರ್ತಿ ಸುಗತಿಗಳಪ್ಪುವಿಹಪರ 
ದೊಳು (ಕೈಳಾ. ೩-೬೨) ; ಪ್ರತಿದಿನದೊಳವಿನಾ ಪರಿಯೆಸಗುತಿರೆ ಯುಪ 
ಕ್ರಾಂತಮೇಕಮುಪಸಂಹೃತಿಯಾಗಿ ಪೂರ್ತಿಯಿಲ್ಲದನಿತಜೌಂ ಪೂರಿಸಲೆ 
ವೇಳ್ಳುಮಿನ್ನೆಂತಾನು೦ (೦ಠೃಶ- ೯-೨೬). [ಸಂ.] 


(ತೈರಿ03- ೨-೩೩). 


೬೦೪೧ 


5 | ಪ್ರತಿದಿವಸ (ನಾ). - ಪ್ರತಿದಿನ : 


10 


ಪ್ರ ತಿಧ್ವನಿಸು 


ಪ್ರತಿದಿನಂ (ಆ).- ಪ್ರತಿನಿತ್ಕದಲ್ಲೂ ; ನಿತ್ಕವೂ : ಪ್ರತಿದಿನಮಭ್ಕ್ಮಾಸ 
ಚಮತ್ಕೃಶಿಯಂ . . . ಮಾಡುತ್ತುಮಿರ್ಪನಾ ಕಂದರ್ಪ ಂ (ಕುಸುಮಾ, 
೭-೬೩) : ಪ್ರತಿದಿನಮಾ ತೆಜದಿಂ ಸನ್ನುತಮಹಿಮಂ . . . ಮೃಗಯಾ 
ಎನೋದಮಂ ತಳಿದೆಸೆದಂ (ಕೃತಂ. 3೨-೪೦). [ಸಂ.] 

ಅವನು ಪ್ರತಿದಿವಸವೂ ಒಂದೊಂದು 
ಮೈಲಿ ದೂರವನ್ನು ನಡೆಯುತ್ತಾನೆ (ಕ). [ಸಂ,] 

ಪ್ರತಿದಿವಸಂ (ಅ). ಪ್ರತಿದಿನಂ: ಆ ಕೂಟಾಷ್ಟಕದೊಳ' ಪ್ರತಿದಿವಸಂ 
ರವಮಿಯಿಪ ದೇವತೆಗಳ್‌ ಸುಪ್ರಣಿಧಿ... ನುತಸುಖ್ಬತೆ ಸುಪ್ರಬುದ್ಧೆ 
ಚಿತ್ರಿಕೆಯೆಂಬಳ್‌ (ತಾಂತಿಕ್ರ. ೪-೦೬೬), [ಸಂ,) 

ಪ್ರತಿದೇಯ (ನಾ). ೧. ಹಿಂದಕ್ಕೆ ಕೊಡಬೇಕಾದುದು ; ಮರುಪಾವತಿ 
ಮಾಡಬೇಕಾದುದು. ೨. ಒತ್ತೆಯಿಟ್ಟ ವಸ್ತು; ಗಿರವಿಯಿಟ್ಟ 
ಪದಾರ್ಥ. ೩. ಕೊಂಡ ಮೇಲೆ ಪುನಃ ಹಿಂತಿರುಗಿಸಿದ ವಸ್ತು. 

[ಸಂ.7 

ಪ್ರತಿದೋಳು (ಕ್ರಿ). ೧. (ಮಾಡಿದ ಉಪಕಾರ ಅಥವಾ ಅಪಕಾರಕ್ಕೆ) 
ಪ್ರತಿಯಾಗಿ ಮಾಡಿ ತೋರಿಸಂ : ದುರುಳನರನಂ ಕೊಲುವುದಿಂತೇನರಿದೆ 
ಮೂದಲಿಸಿದ ಬಳಿಕ್ಕೀ ಧರಣಿಯೊಳ* ಪ್ರತಿದೋಣದಿದ್ದಡೆ ಪಥವಿದಲ್ಲಲ್ಲ 
(9ಸಶು. ೪-0೩) - ವಿ. ಹೋಲಿಸು; ಪಡಿಯಿಡು : ರತಿಯೂರ್ವಶಿ 
ರಂಭೆ ಮೇನಕಿಯರ ನೆಟ್‌ ಪ್ರತಿದೋಲಿವಳ ಚಿಲಿ ಕೆಗೆ ಮತಿಗೆ ಮಾಂಗಲ್ಕಕೆ 
ಚದುರತೆಗೆಣೆಯಲ್ಲ (ಕಂಠಂ: ೯-೦೬). [ಪ್ರತಿ 4+ ತೋಲು] 


20|ಪ್ರತಿದ್ವಂದ್ಹಿ (ನಾ). ಹಗೆ ; ವಿರೋಧಿ; ಶತ್ರು: ಇಂತಹ ಪ್ರಬಲಪ್ರತಿ 


30 


40 


48 


ದ್ವಂದ್ವಿಯನ್ನ್ನ್ನ ಜಯಿಸಿದರಲ್ಲವೇ ನನ್ನೆ ಹೆಸರು 
(ಉಾ೨2- ೩೨). [ಸಂ. ಪ್ರತಿದ್ವಂದ್ವಿನ್‌] 

ಪ್ರತಿಧ್ವನಿ (ನಾ). ಶಬ್ದ ತರಂಗಗಳ ಪ್ರತಿಫಲನದಿಂದ ಉಂಟಾಗುವ 
ಮರುದನಿ.--ಪಡಿನುಡಿ.-ಹೊಳಲು : ನೃಪನೀತಿಶಾಸ್ತ್ರಮಂ ನೀನ 
ಪೂರ್ವಮಂ ನುಡಿಯೆ ನುಡಿಯೆ ಮತ್ತದನನುವರ್ಣಿಪನ ನುಡಿಗಳ್‌ 
ಪ್ರತಿಧ್ವನಿಯ ಪೋಲ್ವೆಗಳ್‌ ನಿನ್ನ ನುಡಿಗೆ ಸಮನಾದಪುವೇ (ಕಾಂಶಿಫ್ರ. 
೨-೩೬೬); ನಿಧಾನವಾಗಿ ಕಾಡಿನಲ್ಲಿ ಧ್ವನಿಯಾಗುತ್ತಾ ಮತ್ತೆ ಪ್ರತಿಧ್ವನಿ 
ಯಾಗುತ್ತಾ ದೂರದೂರದಲ್ಲಿ ಆ ಧ್ವನಿ ಸುರುಳಿಸುರುಳಿಯಸಾಗಿ ಕೇಳಿಸಿತು 
(ಕುರೆಣ- 006), ಪ್ರತಿಫಲಿತವಾದ ಶಬ್ದವು ಮೂಲದಿಂದ ಬಂದ 
ಶಬ್ದದಿಂದ ಪ್ರತ್ಯೇಕವಾಗಿ ಕೇಳಿದರೆ ಅದಕ್ಕೆ ಪ್ರತಿಧ್ವನಿ (80%) ಯೆಂದು 
ಹೆಸರು (0ೌಕ0. ೦೪೬). [ ಸಂ.) 

ಪ್ರತಿಧ್ವನಿತ (ಗು). ೧. ಮಾರ್ದನಿಸೊಂಡ- ೨. ಮಾರ್ದನಿಯಂತಿರುವ: 
ಪಾಶ್ಚಾತ್ಕರ ಮಿಕ್ಕ ಪ್ರತಿಧ್ವನಿತ ಅಭಿಪ್ರಾಯಗಳಂತೆ ಈಅಭಿಪ್ರಾಯವೂ 
ತಪ್ಪಾದುದು (ಕರದ. 8೭೦) - [ಸಂ.] 

ಪ್ರತಿಧ್ವನಿಸು (ಕ್ರಿ). "೧. ಪ್ರತಿಧ್ವನಿಯನ್ನುಂಟುಮಾಡು : ಮಾರ್ದನಿ 
ಯನ್ನು ಕೊಡು; ಹೊಳಲುಕೊಡು: ಕಾಲೇಜಿನ ಕುರಿತಾದ ಮಾತುಕತೆ 
ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತೋ ಎಂಬಂತೆ ಶ್ರೀಧರನಿಗೆ ವಸಂತರಾಯ 
ರಿಂದ ಕರೆ ಬಂತು (ರಾತ್ಮಲ್ಕ. ಇ8); ಕೇರಿಯ ಗೋಡೆಗೋಡೆಯಲ್ಲೂ ಆ 
ಮನೆಯ ಬಗ್ಗೆ ಪಿಸುವಸಾತಿನ ಗುಲ್ಲು ಪ್ರತಿಧ್ವನಿಸುತ್ತಿದೆ (ಶರ್ಮತ. ೦೩೪). 
೨. ಮೂಡು ; ಉಂಟಾಗಂ : ಮಕ್ಕಳ ಸಂತೋಷ ತಾಯಿಯ 
ಎದೆಯಲ್ಲೂ ಅಸ್ಪಷ್ಟವಾಗಿ ಪ್ರತಿಧ್ವನಿಸದಿರಲಿಲ್ಲ ( 6ಂಗತ- 
೩. ಇನ್ನೊಬ್ಬರು ಹೇಳಿದುದನ್ನು ಮತ್ತೊವೆ_ಿ ಹೇಳು; 
ಬ್ಬರ ಮಾತನ್ನು ಪುನರುಚ್ಚರಿಸಿಂ : 'ಗೀನ'ರು ಪುನರ್ಜನ್ಮವನ್ನು 
ಕುರಿತು ಬೈಬಲ್ಲಿನ ಒಂದು ಮಾತನ್ನು ಓದಲು . . . ಜನಕ್ಕೆ ಹೇಳಿದರು. 
ಈ ಸಂಗತಿ ಭಗವದ್ಗೀತೆಯ ಕೆಳಗಿನ ಮಾತನ್ನು ಪ್ರತಿಧ್ವನಿಸುತ್ತದೆ 

[ಪ್ರತಿಧ್ಹನಿ 4 __ ಇಸ್ಮು) 


ಉಳಿಯುವುದು 


aaa). 


ಇನ್ನೊ 


KS 


(ರರ್ಶುಸಾ- ೦೪೭). 


ಪ್ರತಿಧ್ವಾನ 


ಪ್ರತಿಧ್ವಾನ (ನಾ). ಇ ಪ್ರತಿಧ್ವನಿ: ಯುವತಿಯರೋರೊರ್ವರೆ ತಲೆನವಿರಂ 
ತಲೆನವಿರೊಳಡಸಿ ಕಟ್ಟುತ್ತಂ ಮೋದುವುದುಂ ದ್ವಿಗುಣಿಸಿದುದು ಹಾರವಂ 
ಪ್ರತಿಧ್ವಾನದಿಂ ಜಿನೇಂದ್ರಾಲಯದೊಳ್‌ (ಶಂರಾಮಾ. ೦೪-೦೦೦). [ಸಂ.1 
ಪ್ರತಿನಾದ (ನಾ). ಪ್ರತಿಧ್ವನಿ ; ಭೂಚರಖೇಚರವಂದನಾಸುಂದರರವ 
ಪ್ರತಿನಾದಮುಂ. , , ಕರಮೊಪ್ಪೆ (ಕಾಂತಿಶ್ರ. ೦೨-೦೯ ನ), [೫0.1 
ಪ್ರತಿನಾದಿತ (ನಾ). ಪ್ರತಿಧ್ವನಿಯುಳ್ಳದು ; 
ವುದು: ದುಮುಕುತಿದೆ. ಆ ತಪೋವನದ ನೇವಿಂಯೊಳೊಂದು 
ನಿರ್ಭುರಿಣಿ... ಘೋಷದೋಂಕೃತಿಗೆ ಪರ್ವತಾರಣ್ಮಮಂ ಪ್ರತಿನಾದಿತಂ 
ಮಾಡಿ ಶ್ರೋರಾಮಾ,0೩೨ -೨೦೭). [ಸಂ.] 
ಪ್ರತಿನಾಮ (ನಾ). ಒಂದು ಊರು ಅಥವಾ ಒಬ್ಬ ವ್ಯಕ್ತಿಗೆ ಇಟ್ಟಿರುವ 
ಮತ್ತೊಂದು ಹೆಸರು ; ಅಡ್ಡಹೆಸರು : ವರದನದೀಶೀರದ ವದಿರಾ 
ಪುರ ಗ್ರಾಮ ೧ಕ್ಕೆ ಪ್ರತಿನಾಮವಾದ ನಾರಸಿಂಹ್ಯಪುರವೆಂಬ ಸರ್ವಮಾ(ಂ) 
ನೃದ ಅಗ್ರಹಾರದಲ್ಲಿ (87೦3- ೫೫, 390-30; 35673); ಎಅಕಿಗಂಗನು 
ಶಿವಮಾರನ ಮಾಂಡಲಿಕನೋ ಆ ಪ್ರತಿನಾಮವುಳ 4 ಶಿವಮಾರನೋ 
ಎಂಬುದಾದರೂ ಸ್ಪಷ್ಟವಿಲ್ಲ (ಕರ್ಕಾಂ. ೦೩೩) - [ಸಂ. ಪ್ರತಿನಾಮನ*) 
ಪ್ರತಿನಾಯಕ . (ನಾ). [ಕಾವ್ಯಮಾ] ಕಾವ್ಯ ನಾಟಕಾದಿಗಳಲ್ಲಿ ಕಧಾ 
ನಾಯೆಕನನ್ನು ವಿರೋಧಿಸಂವ ಅಥವಾ ನಾಯಕನು ಪಡೆಯ 
ಲಿರುವ ಫಲಪ್ರಾಪ್ತಿಗಾಗಿ ಸ್ಪರ್ಧಿಸುವ ಪುರುಷಪಾತ್ರ : ದುರ್ಯೋ 
ಧನನಂ ಮಹಾಭಾರತದಲ್ಲಿ ಪ್ರತಿನಾಯಕ (ರೂಂ). ಸಂ] 
ಪ್ರತಿನಾಯಿಕೆ (ನಾ). [ಕಾವ್ಯವ] ಕಾವ್ಯ ನಾಟಕಾದಿಗಳಲ್ಲಿ ಕಥಾ 
ನಾಯಿಕೆಯನ್ನಿ ಎರೋಧಿಸಂವ ಅಥವಾ ನಾಯಿಕೆಯು ಪಡೆಯ 
ಲಿರುನ ಫಲಪ್ರಾಪ್ತಿಗಾಗಿ ಸ್ಪರ್ಧಿಸಂವ ಸ್ತ್ರೀಪಾತ್ರ : ನಾಯಿಕೆ 
ಅಸಿಲತೆ ನಾಯಕ ಭೂಪತಿ ಧುರವೆ ಅಂತಃಪುರ ಕೇಳು ಸಮು್ಮ್ಮಖಿಯಾದರು 
ವೈರಿವಾಹಿನಿ ಪ್ರತಿನಾಯಿಕೆ ಮೊಗದಿರುಹಿದಳು 
[ ಸಂ. ಪ್ರತಿನಾಯಿಕಾ] 
ಪ್ರತಿನಾರಾಯಣ (ನಾ). [ಜೈನ] ಅರಂವತ್ತುಮೂವರು ಶಲಾಕಾ 
ಪುರುಷರಲ್ಲಿ ಒಂದು ವರ್ಗಕ್ಕೆ ಸೇರಿದವನು; ನಾರಾಯಣನ ಪ್ರತಿ 
ನಾಯಕ; ಪ್ರತಿವಾಸುದೇವ; p ಅಶ್ವಗ್ರೀವ, ತಾರಕ, ವೇರಕ. 
ನಿಶುಂಭ. ಮಧುಕೈಟಭ. ಬಲ್ಲಿ, ಪ್ರಹರಣ. ರಾವಣ ಮತ್ತು 
ಜರಾಸಂಧ ಎಂದು ಇವರು: ಒಂಬತ್ತು ಜನ ಇರುವರು.  [ಸಂ.) 
ಪ್ರತಿನಿತ್ಯ, (ನಾ). ಪ್ರತಿದಿವಸ; ಎಲ್ಲಾ ದಿವಸ: ಸುತ್ತಮುತ್ತ ಎಲ್ಲಿ 
ನೋಡಿದರೂ ಪ್ರತಿನಿತ್ಯವೂ ಯಾವುದೋ ಒಂದು ಅಕ್ರಮ... ಅವರ 
ಕಣ್ಣಿಗೆ ಬೀಳುತ್ತಿರುತ್ತದೆ. (ಉಕ್ಕಇ- ೨೪೩), [ಸಂ.] 
ಪ್ರತಿನಿತ್ಯ (ಅ). ಪ್ರತಿದಿನವೂ; ಎಲ್ಲಾ ದಿವಸವೂ: ಅವರು ಪ್ರಶಿ 
ನಿತ್ಕ ನಮ್ಮ ಮನೆಗೆ ಬರುತ್ತಾರೆ (69) - (ಸಂ. ಪ್ರತಿನಿತ್ಮಂ] 
ಪ್ರತಿನಿಧಾನ (ನಾ). ಒಂದಕ್ಕೆ ಬದಲಾಗಿ ಮತ್ತೊಂದನ್ನು 
ಇರಿಸುವುದು : ನುತಸಂಪ್ರದಾನರೂಢಂ ಚತುರ್ಥಿಯದು . . . ಪ್ರತಿ 
ನಿಧಾನದೊಳವಿುಷ್ಟದೆ ಳಂ (ಕನುರ. 0೩೦) ;: ಪ್ರತಿನಿಧಾನದೊಳಂ- ಪ್ರತಿನಿಧಿ 
ಯಲ್ಲಿಯುಂ (ಶನುದ. ೦೩೦ ಲೀಕು)- [ಸಂ.] 
ಪ್ರತಿನಿಧಿ (ನಾ) .೧. ಪ್ರತಿಬಿಂಬ; ಪ್ರತಿರೂಪ : 


(ಇಂತ. ೦೪೫-೦೦). 


“ಪ್ರತಿಬಿಂಬಂ, 


ಪ್ರಶಿರೂಪಂ . . . ಪ್ರತಿನಿಧಿ, ಪ್ರತಿಯಾತನಂ, ಪ್ರಶಿಚನ್ಬಿಯಂ ಈ 
೯ ಪ್ರತಿಬಿಂಬದ ವಪೆಸರ್‌ ” (ಜರಾಯು, ೨೦-೦೩೦). ಮಿ. ಒಂದಕ್ಕೆ 
ಬದಲಾಗಿರುವಂಥದು. ೩. ಒಂದಂ ರಾಷ್ಟ್ರದ ಅಥವಾ ರಾಜನ 


ಪರವಾಗಿ ಅಧಿಕಾರವನ್ನು ನಿರ್ವಹಿಸುವ ಅಧಿಕಾರಿ : ಆವೇದನ 
ಪತ್ರವನ್ನು ತತ್ಕಾಲದಲ್ಲಿ ತಾನು ವಾಸ ಮಾಡುತ್ತಿರುವ ದೇಶದಲ್ಲಿರುವ 
ಭಾರತದ ರಾಜ್ಯವ್ಯವಹಾರ ಅಥವಾ ವಾಣಿಜ್ಯವ್ಯವಹಾರ ಪ್ರತಿನಿಧಿಗೆ 


೬೦೪೨ 


ಮಾರ್ದನಿಗೊಂಡಿರು |. 


ಹಾಡ. 
ಎ 


30 


46 


ಪ್ರತಿಪಕ್ಷ 


* * * ಕೊಟ್ಟು ಆ ಪ್ರತಿನಿಧಿಯಿಂದ ತನ್ನ ಹೆಸರನ್ನು ರಿಜಿಸ್ಟರು ಮಾಡಿಸಿ 
ಕೊಂಡಿದ್ದ ಪಕ್ಷದಲ್ಲಿ ಆತನು ಭಾರತದ ನಾಗರಿಕನೆಂಬುದಾಗಿ ಭಾವಿಸ 
ತಕ್ಕುದು (ಕಾರಾನ- ೬). ೪. ಒಂದು ಸಂಸ್ಥೆ ಅಥವಾ ವ್ಯಕ್ತಿಯ 
ಪರವಾಗಿ ವ್ಯವಹಾರ ನಡೆಸುವವನು : ತಾವು ತಯಾರು ಮಾಡಿದ 
ಪದಾರ್ಥಗಳನ್ನೆಲ್ಲ ಸ್ವಂತವಾಗಿಯೊ ತಮ್ಮ ಪ್ರ.ಿನಿಧಿಗಳ 
ಮೂಲಕವೊ ಮಾರಿಸಿ, ಬಂದ ಲಾಭವನ್ನು ತಾವೇ ಹಂಚಿಕೊಳ್ಳುವುದು 
(ಶಂಶ್ರ.0೬೩). ೫. ಜಾವಿನಾನು. [ಸಂ.3 

ಪ್ರತಿನಿಧಿತ್ವ (ನಾ)- (ವಿಧಾನಸಭೆ ಮೊದಲಾದುವುಗಳ) ಪ್ರತಿನಿಧಿ 
ಯಾಗಿರುವಿಕೆ ; ಚುನಾಯಿತ ಸದಸ ತ್ವ; ವಿಧಾನಮಂಡಲಗಳಲ್ಲಿಯ 
ಅಥವಾ ಸಂಸತ್ತಿನಲ್ಲಿಯ ಪ್ರಶಿನಿಧಿತ್ವದ 'ವಿಚಾರವಾದ ಉಪಬಂಧಗಳೂ 
ಸೇರಿ . ಅಡಕವಾಗಿರಬಹುದು (ಳಾರಾನ.). [ಸಂ.) 

ಪ್ರತಿನಿಧಿಸು (ಕ್ರಿ). ೧. (ವ್ಯಕ್ತಿ. ಭಾವನೆ, ನಿರೂಪಣೆ ಮುಂತಾದ 
ಎಚಾರಗಳಲ್ಲಿ) ಒಂದರ ಬದಲು ಮತ್ತೊಂದು ಇರು : ವಿಭೀಷಣ, 
ಆಂಜನೇಯ - ಮೊದಲಾದ ಪಾತ್ರಗಳನ್ನು ಪ್ರತಿನಿಧಿಸುವವರ 
ವಾಕ್ಚಾತುರ್ಯ, ಕುಳಿತಲ್ಲೇ ಅವರು ಮಾಡುವ ಅಭಿನಯ... ಇವು 
ಗಳನ್ನು ನೋಡಿ, ಕೇಳಿ ಮೋಹಗೊಂಡು (ಯಕ್ಷಣ. ೦೬); ಚಳಿಗಾಲದಲ್ಲಿ 
ಈ ಜಿಟಿಯಾ ನೃತ್ಯವನ್ನಾಡುತ್ತಾರೆ. ಪ್ರೇಮವನ್ನು ಪ್ರತಿನಿಧಿಸುವುದೇ 
ಇದರ ತತ್ವ (ಕಾರಣಾ, 6೭); ಮೇಳದವರು . . . ಪ್ರಕೃತಿಯ ಪರಿತಾಪ 
ವನ್ನು ಪ್ರತಿನಿಧಿಸುತ್ತಾರೆ. ಪ್ರತಿಧ್ವನಿಸುತ್ತಾರೆ (ಅನ್ಮಶ್ರೆ.ಸ೫x೫1 ಪಾಟಿಕದ 
ಸಶುಸ್ಕ). ೨. ತಿಳಿಸಂ; ಸ್ಪಷ್ಟ ಸೈ ಪಡಿಸು; ಅಭಿವ್ಯಕ್ತಗೊಳಿಸಂ: ಅನುಭವ, 
ಭಾವನೆ, ಸನ್ನಿವೇಶ, ಸಂಬಂಧ, ಅನುಮೇಯ, ನಿರ್ಣಯ ಇತ್ಕಾದಿ ಅಂಶ 
ಗಳನ್ನು ಸರಿಯಾದ ಪಾರಿಭಾಷಿಕಪದಗಳಿಂದ ಪ್ರಪಿನಿಧಿಸಬೇಕು (1. vi. 
ಮುನ್ನುಂ). ೩. ಒಬ್ಬರ ಪರವಾಗಿ ಕಾರ್ಯವನ್ನು ನಿರ್ವಹಿಸು ; 
ಪ್ರ ತಿನಿಧಿಯಾಗಿರಂ : ನಾನು ಮನವಿದಾರನನ್ನು ಪ್ರತಿನಿಧಿಸುತ್ತೇನೆ 
(ಕೂ). [ಪ್ರತಿನಿಧಿ 4 - ಇಸ್ಕು] 

ಪ್ರತಿನಿಯತ (ಗಂ). ೧. ಮೊದಲೇ ಗೊತ್ತೂ ಮಾಡಿದ,-ತೀರ್ಮಾನಿಸಿದ. 
9; ವ್ಯತ್ಕಾಸವಾಗದಿರುವ ; ಬದಲಾಗದ : ನಿಗೂಢಚತುರ್ಥಂ 
ಪ್ರತಿನಿಯತಗತಪ್ರತ್ಕಾಗಶಂ ದಲೆಂದಿಂತು ಪೆಜವುಮತ್ಕುಂ ಚಿತ್ರಂ 
(ಕಾನ್ಮಾನ- ೩೮೭); ಪ್ರತಿನಿಯತಸ್ಮಾಯಿಭಾವವಿಂವು ತಾಮಕ್ಕುಂ (ಉನ್ಮಾರ. 
ಓ೪೪). [ಸಂ.] 

ಪ್ರತಿನಿರ್ಯಾತನ (ನಾ). ೧. ನ್ಯಾಸವನ್ನು ಅದರ ಯಜಮಾನನಿಗೆ 
ಮರಳಿ ಒಪ್ಪಿಸುವುದು. ೨. ಸೇಡು ತೀರಿಸಿಕೊಳ್ಳುವುದು : 
“ಪ್ರಶಿನಿರ್ಯಾತನವೆಂಬುದು ಮುಯ್ಕಂ ಮುಗುಟ್ಟುವುದು” (ಹಲಾಡು- 
೦೨೬-೨೮೦). ೩. ಉಪಕಾರಕ್ಕೆ ಪ್ರ ತ್ಕುಪಕಾರ ಮಾಡಂವುದು.[ಹಂ.1 

ಪ್ರತಿನೃಪ (ನಾ). ಎದುರಾಳಿಯಾದ ಅರಸಂ; ಶತ್ರುರಾಜ : ಪ್ರತಿಕೂಲ 
ದೈವನೈ ನೀಂ ಪ್ರತಿನೃಪರನುಕೂಲದೈ ವರ್‌ (ಗರಾಯು- ೩-೪೩). [ಸಂ.] 

ಪ್ರತಿಪಕ್ಷ (ನಾ). ೧. ಶತ್ರುಪಕ್ಷ: ವೈರಿವರ್ಗ : ಪ್ರತಿಪಕ್ಷಕ್ಷೋಣಿವಾಳ 
ಪ್ರಕರಹೃದಯಶೂಲೋಪಮಸ್ಕೂಳಶಾತಾಯತಕುಂತನ್ಯಸ್ತಹಸ್ತಂ 
ಈ ಸೈನ್ಯಮಾಂಧ್ರ೨ (ಶಾರ್ಶೃಶ್ರು- ೦೦-೩); ಪ್ರಶಿಪಕ್ಷೋರ್ವೀಶವಂಶ 
ಕ್ಷಿತಿರುಹತತಿಯಂ ಕಿಟ್ಟು ಬೇರಿಂದೆ  (ಶೃತ್ತಥು-೭೨೪)) ಪ್ರಶಿಪಕ್ಷ 
ಕ್ಷತ್ರಿಯ ಪ್ರಾಕ್ತನನಿಖಳಧರಾಕೋಶಸೇನಾಚಯಸ್ವೀಕೃತನುದ್ಯದ್ಧಾರ್ಮಿಕಂ 

ಖಯತುಪರ್ಣಂ (ನಳತಂ. ೬೩೭). ೨. ಹಗೆ; ಶತರ್ರಿ: “ಅಭಿ 

ಯಾತಿಃ, ಅರಾತಿಃ, ಅಮಿತ್ರಂ, ರಿಪುಃ, ಪ್ರತಿಪಕ್ಷ  . . ದ್ವಿಷತ್‌ 
ಎ. ಈ ೨೪ ಹಗೆ? (ಶರಾಯು. ೭೩-೩೦೦) : ಪ್ರತಿಪಕ್ಷಮುಂಟಿ 
ಲಂಕಾಪತಿಗಣುವಂ ಠಾವಣಂಗಿದಿರ್ಚುವನೆ (ಶಂರಾಮಾ. ೦೦-೦೩6) ; 
ಕೋಪನಪ್ರ_ತಿಪಕ್ಷಕುಲನಿರ್ವಾಪಣೈಕಸಮರ್ಥ ಎನುತಭಿರೂಪನನು ಹೊಗ 


ಪ್ರತಿಪಕ್ಷಿ 


ಳಿದರು ವಂದಿಗಳು (ಕುಠ್ಮಾಗ. ೬-೫೯). 
ವಣೆ. ಚರ್ಚಾಕೂಟ, ಮೊದಲಾದಂವುಗಳಲ್ಲಿ ಇರುವ ವಿರೋಧ 
ಪಕ್ಷ; ಒಂದು ಪಕ್ಷದವರು ಹೇಳಿದ ಅಭಿಪ್ರಾಯವನ್ನು 
ಖಂಡಿಸುವ ಮತ್ತೊಂದು ಪಕ್ಷ: ಜೃ್ರತಿಪಕ್ಷದಲ್ಲಿ ಆವನು ಬಹಳ 
ಚೆನ್ನಾಗಿ ವತಾತನಾಡಿದನು (ಕೂ). (ಸಂ-] 

ಪ್ರತಿಪಕ್ಷಿ (ನಾ). ವಿರೋಧಪಕ್ಷದವನು ; ವೈರಿ ; ಶತ್ರು: ಇಬ್ಬರೂ 
ಪ್ರಶಿಪಕ್ಷಿಗಳು ಈ ವಿಚಾರದಲ್ಲಿ ತಾಕಲಾಟದಲ್ಲಿದ್ದಾರೆ (ಇಖಾತ್ಮಾ. ೦೪೪) ; 
ಅರ್ಜುನನಿಗೆ ಕರ್ಣನು ಪ್ರತಿಪಕ್ಷಿಯಿರಬಹುದು (ಸಾಹಿವಿ- ೩೦). 

[ಸಂ. ಪ್ರಿಪಕ್ಷಿನ್‌] 

ಪ್ರತಿಪತ್ತಿ (ನಾ). ೧. ಪಡೆಯುವುದು; ಪ್ರಾಪ್ತಿ. ೨. ಅರಿವು: ಜ್ಞಾನ; 
ತಿಳಿವಳಿಕೆ : ಬಹುತ್ವನಿರ್ದೇಶಂ ವ್ಯಾಖ್ಯಾತಭೇದಪೃತಿಪತ್ತ ರ್ಥ 
ಮಾದುದು (ಕತ್ತಶ್ರ. 543): ೩. ನಿರ್ಣಯ; ನಿರ್ಧಾರ. 
೪. ಜಾಣ್ಮೆ ; ಬುದ್ಧಿಮತ್ತೆ : “ ಪ್ರಶಿಪತ್ತಿಃ, ಪ್ರಗಲ್ಪತಾ - ಈ 
೨ ಅಜಯುವುದು” (ಕಠಾಯು. ೧೨5-೯೪). ೫. ಪ್ರತಿಭೆ. ಓ. ಒಪ್ಪಿಗೆ; 


೩. ವಿಧಾನಸಭೆ, ಚುನಾ 


ಸಮ್ಮತಿ. ಪಿ. ಕಾರ್ಯವನ್ನು ಕೃಗೊಳ್ಳುವುದಂ ; ಕೂರ್ಯ 
ನಿರ್ವಹಣೆ. ೮. ನಡವಳಿಕೆ ; ಪ್ರವೃತ್ತಿ. ೯. ಗೌರವ; ಮನ್ನಣೆ; 
ಮರ್ಯಾದೆ : ಅವರ ದಾಯಿಗಂ ಶಾಸ್ತ್ರಂಗಳಂ ಬಲ್ಲೊಂಗಂ ಮಂತ್ರಿ 


ಪದವಿಯಂ ಬಾಟುಮಂ ಪ್ರಸಿಪತ್ತಿಯುವುಂ ಕೊಟ್ಟುದಂ ಕೇಳ್ದರ್ವರು 
ಮುಬ್ಬೆಗಂಬಟ್ಟು ( ನಕ್ಮಾರಾ- ೨೨೨೩) : ನದೀತನೂಜ ಭಾರದ್ವಾಜ 
ಕೃಪಾದಿಗಳ್ವೆರಸಿದಿರ್ವಂದು ಯಥೋಚಿತವಪ್ರತಿಪಶ್ತಿಗಳಿಂದಯ್ವರುಮಂ 
ನಿಬಿಡಾಲಿಂಗನಂಗೆಯ್ದು (ಶಂಶಕಾ- 9-85); ನಿತ್ಯ ಪರೀಕ್ಷಣಸ್ಥಳವಿಪರ್ಯಯ 
ಪ್ರತಿಪತ್ತಿ ದಾನಂಗಳಿಂ ನಿಯೋಗಿಗಳಂ ಕಾಮದುಘರ*್‌ ಮಾಡಿಯುಂ 
(ಕಂದ್ರತು. ೨-೬೧)- ೧೦. ಸ್ಥಾನ; ಅಧಿಕಾರ: ಪ್ರತಿಪತ್ತಿಯ ಮೈಮೆಯ 
ನಾನತಿಶಯಿಸಲು ಕರೆಯೆ ಕೇಳಿ ಸಿಂಹಾಸನದೌಸ್ಲಿ ತಿಯುಟ್‌ಯೆ ರೇಚಗಾತ್ಮ 
ಪ್ರತಿಪತ್ತಿಯನಿತ್ತ ನೊಸೆದು ಜಯಸಿಂಹನೃಪಂ (ಶುರತ. ೦-೪); ಭೂ 
ಮಂಡಲದಲ್ಲಿ ಸಮಸ್ತ ರಾಜಕುಲಗಳೊಳಗೆ ಧನ ಮಾನ ಪ್ರತಿಪತ್ತಿಗಳಲ್ಲಿ 
ನಮ್ಮ ಕುಲವು ಶ್ರೇಷ್ಠವಾಗಿರುವುದು (ಅತ್ಮ. ೨೩). ೧೧. ಕೀರ್ತಿ; 
ಯಶಸ್ಸು, ೧೨. ದಿಟ್ಟತನ; ಧೈಯರ, ೧೩, ಉಪಾಯಂ; ಯುಕ್ತಿ. 
೧೪. “ ಯಜ್ಞದಲ್ಲಿ ಉಳಿದಿರಂವದನ್ನೆಲ್ಲ ವಿನಿಯೋಗಿಸುವುದು” 
(ನ:ಹಾಣ. ೦೦೬ 990)- ಪ್ರತಿಪತ್ತಿಕರ್ವ' ಪರಾ. [ಸಂ.] 
ಪ್ರತಿಪತ್ತಿಕರ್ಮ (ನಾ). ಯಜ್ಞ ಯಾಗಾದಿಗಳಲ್ಲಿ ಮಾಡುವ ಒಂದು 
ಕ್ರಿಯೆ ; p ಹೋಮ ಮಾಡಿದ ಮೇಲೆ ಉಳಿದಿರಂವ ದ್ರವ್ಯವನ್ನು 
ಮತ್ತಾವ ವಿಧದಿಂದಲೂ ಅಪವಿತ್ರವಾಗದಂತೆ ಅಗ್ನಿಗೆ ಹಾಕು 
ವುದಂ. ಪೂಜೆ ವಕಾಡಿ ವಿಸರ್ಜನೆ ಮಾಡಿದ ಗಣಪತಿಪ್ರತಿಮೆ 
ಮೊದಲಾದುವನ್ನು ಜಲದಲ್ಲಿ ವಿಸರ್ಜಿಸುವುದು ಮುಂತಾದುವು 
ಪ್ರತಿಪತ್ತಿಕರ್ಮವೆನಿಸಿಕೊಳ್ಳುತ್ತವೆ : ವಿಶ್ವಾಮಿತ್ರನು ವಿಶ್ವಜಿದೃಜ್ಞ 
ವನ್ನು ಸಂಕಲ್ಪ ಮಾಡಿ, ತ್ರಿ ಶಂಕುವಿನ ಸೋಮಯಾಗದ ಅವಭೃತವನ್ನು 
ನಿರವೇರಿಸಿದನು. ಪ್ರತಿಪಶ್ರಿಕರ್ಮವೂ ನಡೆಯಿತು 
[ಸಂ. ಪ್ರತಿಪತ್ತಿ ಕರ್ಮನ*] 
ಪ್ರತಿಪತ್ತಿಮೂಢೆ (ನಾ). ಏನಂ ಮಾಡಬೇಕೆಂದು ಶಿಳಿಯಲಾರದವಳಂ; 
ದಿಕ್ಕು ತೋಚದಿರುವವಳಂ; ದಿಜ್ಮೂಢೆ: ಪ್ರತಿಪತ್ತಿ ಮೂಢೆಯೆನಿಸಿರ್ದ 
ತರುಣಿಯಂ ಗುರುಜನಕ್ಕೆ ಪೊಡವಡಿಪ್ಪದ:೦ (ಕಾರಂಉ. ೬೮೧) - 
[ಸಂ. ಪ್ರತಿಪತ್ತಿಮೂಢಾ (ಪ್ರತಿಪತ್ತಿ 4 ಮೂಢ + ೨) 
ಪ್ರತಿಪತ್ತಿಎಿಧಿ (ನಾ). [ಅದ್ವೈತ] ಮೋಕ್ಷಕ್ಕಾಗಿ ಜ್ಞಾನವನ್ನು 
ಸಂಪಾದಿಸು ಎಂದಂ ನೇವಿಸಿಂವ್ರದಗ: ಇದರಲ್ಲಿ ಧ್ಯಾನನಿಯೋಗವಾದ. 
ನಿಷ್ಪಪಂಚೀಕರಣನಿಯೋಗವಾದ ಇವೇ ಮೊದಲಾದ ಪ್ರಭೇದಗಳಿರುವುವು. 


(ಮುಹಾಣಿ. ೦೦೭). 


೬೦೪೩ 


ಪ್ರತಿಪನ್ನ 


ಇವುಗಳಿಗೆಲ್ಲಾ ಒಟ್ಟು ಪ್ರ.ತಿಪತ್ತಿವಿಧಿಯೆಂದು ಹೆಸರು (ಹಿಂಡ. 3೩೩). 
[ಸಂ.] 

ಪ್ರತಿಪತ್ತಿಶಾಲಿ (ನಾ). ಗೌರವಾರ್ಹನಾದವನು; ಸನ್ಮಾನ್ಯ: ನಮ್ಮ 
ನಡುವೆ ಇದ್ದ ಎಪುಲಸಂಪತ್ತಿ ಶಾಲಿಯಾದ ಮತ್ತು ಪ್ರತಿಪತ್ತಿಶಾಲಿಯಾದ 
ಒಬ್ಬ ಗೃಹಸ್ಥರು ವರ್ತಮಾನಪತ್ರ ಓದುತ್ತಿದ್ದರು (೧5೪: 5೦): 

(ಗಂ. ಪ್ರತಿಪತ್ತಿಶಾಲಿನ*] 

ಪ್ರತಿಪತ್ತು (ನಾ). ೧.'ಚಾಂದ್ರವಕಾನದ ತಿಂಗಳುಗಳಲ್ಲಿ ಬರುವ 
ಎರಡು ಪಕ್ಷಗಳ ಮೊದಲನೆಯಂ ದಿನ; ಪಾಡ್ಯ ; " ಪಕ್ಷತಿಃ, ಪ್ರತಿ 
ಪತ*.-೨ ಪಾಡ್ಮದ ಹೆಸರುಗಳು” (ಸಾತಿ: ೩9- ವಿ. ಬಂದಿ: 
5 ಬುದ್ಧಿಃ, ಮನೀಷಾ . . . ಪ್ರತಿಪತ್‌, ಜ್ಞಕ್ತಃ ಎ. ಚೇತಸಾ - ೧೪ 
ಬುದ್ಧಿಯ ಹೆಸರುಗಳು ” (ಹಂ: 9). ೩, ವಂಂಂದಕ್ಕೆ ಹೋಗು 
ವುದಂ; ಮುಂದುವರಿಯಬವುದಂ. ೪. ಹತ್ತಿರಕ್ಕೆ ಹೋಗುವುದು ; 
ಸಮಾಪಿಸುವುದಂ. ೫. ಒಳಹೊಗುವಿಕೆ; ಪ್ರವೇಶ. ೬. ಮೊದಲು 
ಮಾಡುವುದು; ಪ್ರಾರಂಭ, ೭, ಅಂತಸ್ತು; ಪದಎ; ಸ್ಥಾನ. 
೮. ಒಳ್ಳೆಯ ಹೆಂಗಸರ ಗುಂಪು: “ಆಸನ್ನಮುಂ ವಾಡ್ಕ ಸದ್ವನಿತಾ 
ಸಂಚಯಮಿಂತಿವೆಯ್ದೆ ಪ್ರಶಿಪತಾಖ್ಮಾನಮಂಂ” (ಹಾಶಾರ. ೦೬೪). 

(ಸಂ. ಪ್ರತಿವದ”] 

ಪ್ರತಿಪತ್ನಿ (ನಾ). ಸವತಿ; ಸಪತ್ನಿ: ಸಿತಿನಾಭಾಪಾಂಗವಿಲೋಕಿತೆಯರ* 
ಶ್ರೀಯೊರ್ವಳಾ ಜಯಶ್ರೀಯೊರ್ವಳ್‌ ಪ್ರತಿಪತ್ನಿಯರೆಇಳರೆನಿಸಲ್ಕತರ್ಕ 
ನೇಪಥ್ಯಮವರ್ಗದೇಂ ಸೊಗಯಿಸಿತೋ (ಘತಿತ್ಯ. ೦-೭9). [ಸಂ.] 

ಪ್ರತಿಪತ್ರ (ನಾ). ಒಂದು ಪತ್ರದ ಪ್ರತಿ,__ನಕಲು: ವಿನಿಮಯ 
ಪತ್ರಗಳು ಚೆಕ್ಕುಗಳು , . . ಹುಣಪತ್ರಗಳು' ಪ್ರತಿಪ್ರಾಗಳು ಮತ್ತು 
ಸಲಿಕೆಗಳು ಇವುಗಳ ವಿಷಯದಲ್ಲಿ ಮುದ್ರಾಂಕಶುಲ್ಕದ ದರಗಳು (ಕಾರಿನ, 
೨೪೬). [ಸು.] 

ಪ್ರತಿಪದ (ನಾ). ೧. ಒಂದು ಪದದ ಸಮಾನಾರ್ಥಕವಾದ ಪದ; 
ಪಯರ್ಶಾಯಪದ : ಅಗ್ನಿ. ವಾಯು, ಸೂರ್ಯ ಎಂಬ ವದಗಳಿಗೆ 
ಪ್ರತಿಪದಗಳನ್ನು ಬರೆಯಿರಿ (89). ೨, ಪ್ರತಿಯೊಂದು ಪದ: ಇಲ್ಲಿ 
ಕೆಟ್ಟಿರುವ ಪ್ರತಿಪದಕ್ಕೂ ಅರ್ಥ ಬರೆಯಿರಿ (ಕೂ). [ಸಂ.1 

ಪ್ರತಿಪದಿ (ನಾ). ೧. ಪಾಡ್ಕ; ಪ್ರತಿಪದೆ. ೨. ಮನ್ನಣೆ; ಗೌರವ- 
೩, ವಿರೋಧವಾಗಿ ಹೋಗುವಿಕೆ. ೪, ಕೆಳವಂಟ್ಟ ; ಅವನತಿ: 
“ಪಾಡ್ಕ್ಮಮುಂ ಮನ್ನಣೆಯು೨ ಕೀಲರಿಂಬಿವುಂ ತಾಂ ಪ್ರತಿಪದಿಯೆನಿಕು ” 
(ನಾನಾರ. ೦೫೬). [ಸಂ. ಪ್ರತಿಪದೀ] 

ಪ್ರತಿಪದೆ (ನಾ). ಇ ಪ್ರತಿಪತ್ತು ೧ : ದೀಪಾವಳಿಯಲ್ಲಿ ಬಲಿಪ್ರತಿಪದೆಯಿದೆ 
(ಕಾಕಾ. ೭೩) ; ಶಾಲಿವಂಹನಶಕದ ವರ್ಷ ಚೈತ್ರಶುದ್ಧಪ್ರ ತಿಪದೆಯಿಂದ 
ಆರಂಭವಾಗುತ್ತಿದೆ (ಥಾಹನ್ಮ- 3೭). [ಸಂ. ಪ್ರತಿಪದಾ] 

ಪ್ರತಿಪದ್ದಿನ (ನಾ). ಪಾಡ್ಯ : ಎತತಾಷಾಢದ ಬಹುಲಪ್ರತಿಪದ್ದಿನದಂದು 
ಕೀರ್ತಿ ನೆಗಟ್ಟರರೆ (60ಫು, 6-೬1) ; ನಂತವಮನಾರ್ಗಶಿರದ ಶುದ್ಧಪ್ರತಿ 
ಪದ್ದಿನದ ಪರಯಾಮದೊಳ" (ಫುತ್ತತ್ಛ- ೦೩-೦೦೩). [ಸೆಂ.] 

ಪ್ರತಿಪನ್ನ (ಗಂ). ೧. ಸಮಾಪಿಸಿದ ; ಹತ್ತಿರಕ್ಕೆ ಬಂದ. ವ. ಪಡೆದ; 
ಹೊಂದಿದ. ೩. ಮಾಡಿದ ; ನಿರ್ವಹಿಸಿದ : ನೆರವೇರಿಸಿದ : ಪ್ರತಿ 
ಪನ್ನಯಜ ಎಳಾಸನೊಪ್ಪಿ ದನಿಂದ್ರವಿಭವದಲಿ (ಕುಲ್ಮಾಸ. ೦೦-೪)- ೪. 
ಒಪ್ಪಿದ `` ಸ್ನೀಕೃತವಾದ. ೫. ತಿಳಿದ: ಅರಿತ. ಓ. ಪ್ರಾರಂಭಿಸಿದ ; 
ತೊಡಗಿದ. ೭. ಗೆದ್ದ: ಜಯಸಿದ. (ನಾ). ೮. ಒಪ್ಪಿಗೆ 
ಯಾದಂದಂ ; ಸ್ವೀಕೃತವಾದುದು : ಎನಗಂ ತಾಂ ಪ್ರತಿಪನ್ನಮೆಂಬ 
ಬಗೆಯುಂ ತಾನಂತುಪಾದೇಯಮೇ (ಕಂಠ್ರಪ್ರಃ 5-66). ೯. ಪಿಳಿದುದು ; 
ಅರಿತಂದು : “ಬುದ್ಧಂ, ಬುಧಿರಂ, ಮನಿತಂ, ಎದಿತಂ, ಪ್ರತಿಪನ್ನಂ, 


ಹಾ ಮಾಲಾ 


30 


40 


ಹಾಹಾಹಾ ದಾದಾ 


46 


ಪ್ರತಿಪನ್ನತೆ ೬೦೪೪ 
ಅವಸಿತಂ, ಅವಗತಂ.._೭ ತಿಳಿಯಲ್ಲಟ್ಟುದು (ಸಕ್ಕಾಂತಿ. ೩33). ೧೦. 
ಗೆದ್ದುದು ; ಜಯಿಸಿದುದಂ. 
ಪ್ರತಿಪನ್ನಮಂದರ ಎ (ದೃಢತೆಯಲ್ಲಿ) ಮಂದರಪರ್ವತವನ್ನು 


ವಿಸಾರಿದವನು ; ಒಂದು ಬಿರುದು: ಗಣ್ಣರ ಗಣ್ಣಂ ವೈರಿಭೇರುಣ್ಣಂ 
ಪ್ರತಿಪನ್ನಮಂದರಂ ಶರಣಾಗತವಜ್ರ ಪಂಜರಂ ಶ್ರೀಮತ್‌ ಶಾನ್ತಿವರ್ಮ್ಮರಸರ 
ವಂಶಾವತಾರಮೆಂತೆಂದೊಡೆ (»ಇಇಆ. ೫x. ೦6-೯ ; 960) ; ವಿಬುಧವರ 
ದಾಯಕಂ x ೫x ೫x ಪ್ರತಿಪನ್ನಮಂದರಂ ವಾಣಸ್ಮನ್ವಯಪುರಂದರಂ 
* * « ಮಧುವಪರಸಂ (೪4೮. ೩-೩-೨೬೨ ; 3069). ಪ್ರತಿಪನ್ನಮೇರು 
(ದೃಢತೆಯಲ್ಲಿ) ಮೇರುಪರ್ವತವನ್ನು ಜಯಿಸಿದವನು ; ಒಂದು 
ಬಿರುದು : ಶರಣಾಗತವಜ್ರಪಂಜರಂ ಪ್ರತಿಪನ್ನಮೇರು ನಾಮಾದಿ ಸಮಸ್ತ 
ಪ್ರಸಸ್ತಿಸಹಿತಂ (೫೬9: ೫x. ೩4-0; ೬066). [Xo.] 

ಪ್ರತಿಪನ್ನತೆ (ನಾ). ವಿವೇಕ ; ವಿವೇಚನೆ : ಇನ್ನು ಧೃತರಾಷ್ಟ್ರಾವನೀಶನು 
ತನ್ನ ಮಕ್ಕಳ ಬಾಂಧವಪ್ರತಿಪನ್ನತೆಯ ನೆಆ* ಕಾಬನೆಂದನು ಭರ್ಮುಸುತ 
ನಗುತ (ಕಾರ್ಮಾಉ: ೨-೩೬). [ಸಂ. ಪ್ರತಿಪನ್ನತಾ) 

ಪ್ರತಿಪನ್ನಿಕೆ (ನಾ). -ಪ್ರತಿಪನ್ನತೆ: "ಪ್ರತಿಪನ್ನಿಕೆಗಿಡು' 

[ಪ್ರತಿಪನ್ನ * - ಇಕೆ? 

ಪ್ರತಿಪನ್ನಿಕೆಗಿಡು (ಕ್ರಿ). ವಿವೇಚೆನೆಯನ್ನು ಕಳೆದುಕೊಳ್ಳು; ವಿವೇಕ 
ಶೂನ್ಮವಾಗು ; ಮುಳಿಗುಂ ಪ್ರತಿಪನ್ನಿಕೆಗಿಡೆ ದಶರಥಸುತನಾ ವಿಭು 
ಮುಳಿದವಂಗೆ ಜವನುಂ ಮುಳಿಗರಿಂ (ಶಾರಾಶಾ- ೧೦-೪೭). 

[ಪ್ರತಿಪನ್ನಿಕೆ -.-ಕಿಡು (-೭`ಕೆಡ್ಕು)] 

ಪ್ರತಿಪಾಕ (ನಾ). [ವೈದ್ಯಶಾ] ಬೇಯಿಸದ ಹಸಿರಸಗಳ ಮಿಶ್ರಣ; 
“ಔಷಧಂ ಬೇಯಲು ಕಪಾಯವೌನಿಸಿಕ್ಕು ಹಸಿ ಬೆರಸೆ ಪ್ರತಿಪಾಕಮಕ್ಕುಂ'' 
(ಕುಂಗರೌ- 008.೭೩); ಕಿರುಗಡಸಿಗೆ ಸಮೂಲವಂ ಕಷಾಯವಿಕ್ಕಿ ಶುಂಠಿ 
೪ ವರಹ ತೂಕ ಪ್ರತಿಪಾಕವಂ ಕೂಡಿ ಕೊಡಲು ಗ್ರಹಿಣೀರೋಗಂ 
ಗುಣಮಕ್ಕುಂ (ಸಳವ - ೩೩೬) . [ಸಂ.7 

ಪ್ರತಿಪಾತಿ (ನಾ). ಎದುರು' ಬೀಳುವವನಂ; ವಿರೋಧಿ: ಸ್ವಾಮಿಗಳ್‌ 
ಕಷಾಯೋದಯದಿಂ ಎಲ್ಲಿಯಾನುಂ ಹೀಯಮಾನಚಾರಿತೋದಯರಪ್ಪು ಆ" 
ಯಜುಮತಿಮನಃ।ಪರ್ಯಾಯಂ ಪ್ರತಿಪಾತಿಯಕ್ಕುಂ (ತತ್ತ ಕ್ರ: ೩೦). 

(ಸಂ. ಪ್ರ ಶಿಪಾಶಿನ್‌] 
ಪ್ರತಿಪಾದಕ (ಗು). ೧. ಹೇಳುವ; , ವಿವರಿಸುವ. ೨. ಬೋಧಿಸುವ; 


ಪರಾ. 


ತಿಳಿಸುವ. ೩. ಸಮರ್ಥಿಸುವ; ದೃಢಪಡಿಸುವ. (ನಾ). ೪. 
ಹೇಳುವವನು; ವಿವರಿಸುವವನಂ. ೫. ಬೋಧಿಸುವವನು; 
ಬೋಧಕ. ಓ. ಸಮರ್ಥಿಸುವವನು; ಸಾಧಿಸುವವನು: ಕಾಶ್ಮೀರ 


ದೇಶದ ಅಭಿನವಗುಪ್ತನೆ (ಹತ್ತನೆಯ ಶತಮಾನ) ಕಾಶ್ಮೀರದೇಶದ 
ವ್ರಖ್ಯಾತವಿದ್ಧಾಂಸ ಮತ್ತು ತತ್ತ್ವಜ್ಞಾನಿ. ಅವನೇ ಈ ಸಿದ್ಧಾಂತದ 
ಪ್ರಮುಖಪ್ರತಿಪಾದಕ (ತತೃಶ್ರಾ. ೩೦೪). [ಸೆಂ.] 

ಪ್ರತಿಪಾದನ (ನಾ). ೧. ನೀಡುವಿಕೆ; ದಾನ; "'ತ್ಕಾಗಃ, ವಿಹಾಪಿತಂ, 
ದಾನಂ . . - ಪ್ರತಿಪಾದನಂ - * - ಸತ್ಪಾತ್ರದಲ್ಲಿ ಶಾಸ್ತ್ರೋಕ್ತಪ್ರಕಾರ 
ತಾನಾಗಿ ಕೊಡುವಿಕೆ, ತನ್ನ ಒಡವೆಯನ್ನು ಪುಣ್ಮಕ್ಕಾಗಿ ಮತ್ತೊಬ್ಬರಿಗೆ 
ಕೊಟ್ಟು ತನ್ನ ಸ್ವತ್ವಸಂಬಂಧವನ್ನು ಬಿಡುವಿಕೆ (ಸಿರ್ಕಾತಿ. ೨೨೨). 
೨. ಹೇಳುವುದು ; ವಿವರಿಸುವುದು. ೩. ಉಪದೇಶಿಸುವುದು; 
ಬೋಧಿಸುವುದು. ೪. ಪ್ರಚುರಪಡಿಸುವುದು ; ಪ ಸಿದ್ಧ 
ಪಡಿಸುವುದು. ೫. ಪ್ರಮಾಣಗಳಿಂದ ಸಿದ್ಧಪಡಿಸುವುದು. 
ದೃಢಪಡಿಸುವುದು; ೬. ಉತ್ಪಾದಿಸುವುದು. [ಸಂ.] 

ಪ್ರತಿಪಾದನೆ (ನಾ). ೧. ವಿವರಣೆ; ನಿರ್ವಚನ: ಅದರ ನಿರೂಪಣೆಯು 


ಕೆಲವು ಪ್ರಸಿದ್ಧವಾದ ಅಲಂಕಾರವಿಶೇಷಗಳ ಪ್ರತಿಪಾದನೆಗೆ ಯಾವ | 


“ 


ಪ್ರತಿಪಾದ 


ಬಗೆಯಿಂದಲೂ ಸವತಾನವಲ್ಲವೆಂಬುದೂ ಮನದಟ್ಟಾಗುವುದು (ರೃಷ್ಠಾರೋ- 
೩); ಈ ಪ್ರತಿಪಾದನೆ ಕನ್ನಡನುಡಿಯ ಅಭಿವತನಿಗಳಿಗೆ ಸದ್ಮೋ 
ರಮಣೀಯವಾಗಿ ತೋರಿದರೂ . . . ಇನ್ನೂ ನಿಷ್ಕರ್ಷೆ ಮಾಡಬೇಕಾಗಿದೆ 
(ದ್ರಾಂಪಿ- ೨೫; ಗಹನವಾದ ವಿಷಯದ ಪ್ರತಿಪಾದನೆಯಾಗಬೇಕಾಗಿದ್ದರೂ 
ಸರಳವೂ ಆಕರ್ಷಣೀಯವೂ ಆದ ಶೈಲಿ ಮಕ್ಕಳ ಬೇಸರವನ್ನು ಕಡಮೆ 
ಮಾಡೀತು (1೪6. 3೬೯). ೨. ಪ್ರಮಾಣಗಳಿಂದ ಸಿದ್ಧ ಪಡಿಸಿದುದು; 
ಸಿದ್ಧಾಂತ: ಇವನ ಪ್ರತಿಪಾದನೆಯಂತೆ ಜಗತ್ತಿನ ಉಪಾದಾನ ಕಾರಣ 
(Materia) cause) “ಅಪ್‌ ತತ್ವ (ಫುಳ್ಮಾರ- ೭ ಬೀಳೆ). 
[ಸಂ. ಪ್ರತಿಪಾದನ] 


10 | ಪುತಿಪಾದಿತ (ಗು). ೧. ವಿವರಣೆಯನ್ನು ಹೊಂದಿದ.-ಒಳಗೊಂಡ. 


೨. ತಿಳಿಸಿದ; ಹೇಳಿದ. ೩. ಸ್ಥಿರಪಡಿಸಿದ; ಸಮರ್ಥನೆಯಂನ್ನು 
ಹೊಂದಿದ. (ನಾ). ೪. ಹೇಳಿದುದು; ವಿವರಿಸಿದುದು: ಪ್ರತಿ 
ಪಾದಿತವಾಗಿರುವ ವಿಷಯ ಮಕ್ಕಳಿಗೆ ಆಸಕ್ತಿ ಹುಟ್ಟಿಸುವಂತಿರಬೇಕು 
(876. ೭೪)- [ಸಂ.7 


15 [ಪುತಿಪಾದಿಸು (ಕ್ರಿ). ೧. ವಿವರಿಸು; ಹೇಳು: ಬೃಹದಾರಣ್ಮಕಶ್ರುತಿಯು 


ಪರಶಿವನ ಮೂರ್ತ, ಅಮೂರ್ತರೂಪಗಳೆರಡನ್ನೂ ಪ್ರತಿಪಾದಿಸುತ್ತದೆ 
(8೬೨: ೨೩); ವಿಷಯವನ್ನು ಪ್ರತಿಪಾದಿಸುವಾಗ ಲೇಖಕರ ವೈಯಕ್ತಿಕ 
ಅಭಿಪ್ರಾಯಗಳನ್ನು . . . ಸ್ಪಷ್ಟಪಡುಮತೆ ಮಾಡಬೇಕು (886. 3೭). 
೨. ಬೋಧಿಸು; ಉಪದೇಶಿಸಂ: ಧರ್ಮಾನುಧರ್ಮವಂ ಪ್ರತಿಪಾದಿಪಂ 
೬. ತಥಾಗತಂ(ಕೈಶಾಂ. ೭೩-೩೦8); ಪುರಾಣಗಳು ಕೂಡ ಭಕ್ತಿಮಾರ್ಗವನ್ನೇ 
ಪ್ರತಿಪಾದಿಸಿರುವುವು (8ಗರಾ. 00); ಚೈತನ್ಮರು ಪ್ರ ಶಿಪಾದಿಸಿದ ತತ್ವಗಳ 
ಮೇಲೆ ನಂತ ವೈಷ್ಣವಸಂಪ್ರದಾಯವೇ ಇಂದು ಮಣಿಪುರದಲ್ಲಿ 
ಸಜೀವತ್ವವನ್ನು ಪಡೆದಿದೆ ಎನ್ನಬಹುದು (ಕಾರಾ. ಇ೩). ೩. ಪ್ರಚಾರ 
ಮಾಡು; ಪ ಸಿದ್ಧ ಪಡಿಸು: ಪ್ರೌ ಢವಿವಾಹ, ವಿಧವಾವಿವಾಹ . , . 
ಮೊದಲಾದ ವಿಷಯಗಳನ್ನು ಪ್ರ ತಿಪಾದಿಸುವ ಈ ಧರ್ಮವು ಬಂಗಾಲದ ಈ 
ಎಚಾರವಂತರನ್ನು ಆಕರ್ಷಿಸಿತು (ರುತಾ. ೬5). ೪. ದೃಢಪಡಿಸು; 
ಸಮರ್ಥಿಸಂ; ಸಾಧಿಸು : ವಿಮರ್ಶೆ 'ಮಾಡುವ ಆಧಿಕಾರ ಎಲ್ಲರಿಗೂ 
ಇದೆಯೆಂದು ನಾನು ಮೊದಲಿಂದ ಪ್ರತಿಪಾದಿಸಿದ್ದೇನೆ (ಸಮ. ೦೨೩೬). 
[ಪ್ರತಿಪಾದನ -. -- ಇಸ್ಕು) 


301 ಪ್ರತಿಪಾದುಕ (ನಾ). ಮಂಚ ಮೊದಲಾದುವನ್ನು ಇಡುವುದಕ್ಕಾಗಿ 


83 


40 [| 


46 


ಮಾಡಿದ ಎತ್ತರದ ಪೀಠ.-ವೇದಿಕೆ: ಅನೇಕರತ್ನರಚಿತಪ್ರ ಶಿಪಾದುಕ 

ವಿನ್ಮಸ್ತಕಾಂಚೆನಮಂಚೋಪಶೋಭಿತದೊಳ್‌ ನಿದ್ರಾರಸವಶಗತ 

ರಾಗಿರ್ದರ್‌ (60ಕು- ೫-೨೨ ಪ). [ಸಂ. ಪ್ರತಿಪಾದುಕಂ] 
ಪ್ರತಿಪಾದ್ಕ (ಗು). ೧. ವಿವರಣೆ ಹೊಂದಂವ.ಹೇಳುವ : ಗ್ರಂಥಾ 
ರಂಭದಲ್ಲಿ ಮಂಗಳಾಚರಣಾದಿಗಳು ಮಾಡಬೇಕಾದರೆ ಅದಕ್ಕೆ ಅರ್ಹರಾದ 
ದೇವತೆಗಳು ಎರಡು ಎಧ. ಗ್ರಂಥ ಪ್ರತಿಪಾದ್ಯದೇವತೆ; ಇಷ್ಟದೇವತೆ 
(ಹರ: ೦-೦ ೭8೫ರ). ವಿ. ಸಮರ್ಥನೆ ಹೊಂದುವ. (ನಾ). 
೩. ಉಪಯೋಗಿಸಲು ಅರ್ಹವಾದುದು : ಪ್ರಯೋಗಿಸಲಂ 
ಯೋಗ್ಯವಾದುದು : ಪ್ರಶಿಪಾದ್ಯಮುತ್ವಮಿತ್ವಂ ಮತಿವಂತರಿನೆಯ್ದೆ 
ಪೂರ್ವಕಾಲಕ್ರಿಯೆಗೆ (೫ಈುದ- ೨೩೬೩). ೪. ವರ್ಣನೆ ಹೊಂದುವಂಥದು; 
ವಎವರಿಸುವಂಥದು : ಸಕಲಜ್ಞ ಪ್ರತಿಪಾದ್ಯಮುಪ್ಪ ಭುವನಂ ದೇಶಂ 

ಎ. ಇವೆಂಟೆನಿಕ್ಕುಂ೦ (ಮಣ್ಣಳ್ಳ. ೦-೩೪): ೫. [ಕಾವ್ಯಮಾ] ವ್ಯಕ್ತಿಯು 
ಮಾತಿನಿಂದ ಹೇಳಬೇಕೆಂದಿರಂವ ಅರ್ಥ : ' ಪ್ರತಿಪಾದ್ಕ ' ವಾದರೋ 
ಹೇಳುವವನ ಅರ್ಥಪ್ರತಿಪಾದನೇಚೈಗೆ ಲಕ್ಷ ವಾದ ಅರ್ಥ; (ಶಬ್ದವಲ್ಲ). 
ಆ ಅರ್ಥವೂ ಎರಡು ವಿಧ: (೧) "ವಾಚ್ಯ' ಮತ್ತು (೨) "ವ್ಯಂಗ್ಮ' 
(ಧೃಷ್ಕಾ ಲೋ: 308). [ಸಂ.] 


ಪ್ರತಿಪಾನ 


ಪ್ರತಿಪಾನ (ನಾ). ೧. ಕುಡಿಯುವುದು. ವ. ಕುಡಿಯುವ ನೀರು. 
೩. [ಅಶ್ವಶಾ] ಕುದುರೆಗಳಿಗೆ ಕುಡಿಸುವ ಬಲವರ್ಧಕಪಾನೀಯ : 
ಪ್ರತಿಪಾನಮೆಂಬುದಾಳುಂ ಯತುಗಳೆೊಳಂ ಬೇಕವೇಕ ದಿವಾ ೈಷಧಸಂ ಯುತ 
ದೊಳ್‌ ಕುಡುಗುಂ (9ಕ್ಕತಾ. ೭-೬೪): ಮಾಗಧತೈಲಂ ಸೈಂಧವನಾಗರ 
ಸುರದಾರುಗಳ್‌ ಸುರಾಪಾನದ ಸಂಯೋಗದೊಳಶ್ವಂಗಳ್ಗಿ ಘನಾಗಮ 
ದೊಳ್‌ ಕೊಡೆ ಮನೋಹರಂ ಪ್ರತಿಪಾನಂ (ಅಕ್ಕೆ ಕಾ: ೬-೬) [ಸಂ.7 

ಪ್ರತಿಪಾನಕ (ನಾ). - ಪ್ರತಿಪಾನ ೩ : ಪಿಪ್ಪಲಿ ಸಿಂಧೂತ್ಮಂ ಸದಗುಪ್ಪೆ 
[ಯು ಮರಿಚಾಗ್ನಿ ನಾಗರಂ ವಾಸಿತದಿಂದೊಪ್ಪುವ ಕಳ್‌ ಪ್ರತಿಪಾನಕ 
ಮಪ್ಪುದು ತುರಗಕ್ಕೆ ವರುಷಯತುವರ್ತಕದೊೊಳ್‌ (*ಕ್ಶಕಾ. ೬-6೭). [ಸಂ.] 

ಪ್ರತಿಪಾಪ (ನಾ). ಒಂದಂ ಪಾಪಕ್ಕೆ ಬದಲಾಗಿ ಮಾಡುವ ಅಥವಾ 
ಮಾಡಿಸಂವ ಮತ್ತೊಂದು ಪಾಪ : ಅವನ ತೊಡೆಯಡಗನೆ ತಳ್ವಿಲ್ಲದ 
ವಂಗಿಕ್ಕುವರೇಂ ಪೊಲ್ಲದುದೋ ಮನಾಂಸಸೇವನಪ್ರಶಿಪಾಪಂ 
೬-೯೬), [ಸಂ.] 

ಪ್ರತಿಪಾಲ (ನಾ). ಕಾಪಾಡುವವನು ; ಸಂರಕ್ಷಿಸಂವವನು ; ರಕ್ಷಕ : 


(ಶಾಂತಿಫು. 


ಪುರಾರಿಯ ದೇಗುಲಕ್ಕವರೆಯ್ದಿ ತಚ್ಚರಣಾಗತಪ್ರತಿಪಾಲನಂ ಕಾಣುತ್ತ 
ಪೊಡವಂಟರ (ಬಸಫು- ೨೮-೩೭)- [ಸಂ.1 

ಪ್ರತಿಪಾಲನ (ನಾ). ೧. ಕಾಪಾಡುವುದಂ ; ರಕ್ಷಿಸಂವುದಂ. ೨. 
ಪೋಷಿಸಂವುದು ; ಪೋಷಣೆ. (ಸಂ.] 


ಪ್ರತಿಪಾಲನೆ (ನಾ). ಇ ಪ್ರತಿಪಾಲನ ೧: ಕೋಲಾರಜಿಲ್ಲೆಯ ಎರಡು 
ಶಾಸನಗಳಲ್ಲಿ .. . ಬಿ.ರನೊಳಂಬ ಅಣ್ಣಿಗನು " ದುಷ್ಪನಿಗ್ರಹಶಿಷ್ಟಪ್ರತಿ 
ಪಾಲನೆ "ಯನ್ನು ಮಾಡಿ ರಾಜ್ಯವನ್ನು ಆಳುತ್ತಿದ್ದನೆಂದು ಹೇಳಿದೆ 
(ನೊಳಂಬ. ೪೦)- [ಸಂ. ಪ್ರತಿಪಾಲನ] 

ಪ್ರತಿಪಾಲಿತ (ಗು). ಕಾಪಾಡಿದ ; ರಕ್ಷಿತವಾದ : ಅನಂತಭೋಗನಿಲಯಂ 
ಪ್ರತಿಪಾಲಿತಧರ್ಮಚಕ್ರನಬ್ಹಾಯತನೇತ್ರನನಾದಿಪುರುಷಂ . ಘಗೆಮಗೆ 
ಮಂಗಳಕಾರಣಮುತ್ಸವಂಗಳಂ (ಗಠಾಯು. ೦-೦). [ಸಂ.] 

ಪ್ರತಿಪಾಲಿಸು. ಪ್ರತಿಪಾಳಿಸಂ (ಕ್ರಿ) ೧. ಕಾಪಾಡು; ರಕ್ಷಿಸು: 
ಬಷಿಸಮಂದಾಯಮಂಂಮಂ ಪ್ರತಿಪಾಲಿಸಲ್ಕೆ ಸಮರ್ಥರಾಗಿರ್ಪನ್ನೆಗಂ 
ಗೋವರ್ಧನಭಟ್ಟಾರರ* ಸಮಾಧಿಮರಣದಿಂದಂ . . . ದೇವಲೋಕಕ್ಕೆ 
ಮೋದರ್‌ (ಕಠ್ಮಾಕಾ. ೭೪-೨೭) ; ನೆಲನಂ ಪ್ರಶಿಪಾಲಿಸಿ ಧರ್ಮಸೂನು ಸುಖ 
ವಿಂರ್ದಂ ರಿಪುಬಳತಿಮಿರಭಾನು (ಶಂಶರಾ. ೪-00) ; ಮಹಾಮಂಡಳೇಶ್ವರ 
ಪದವಿಯನಲಂಕರಿಸಿ ಮಹೀಮಂಡಲಮುಂ ಪ್ರ ಶಿಪಾಲಿಸಿ . , . ಸಾಮ್ರಾಜ್ಮ 
ಲಕ್ಷ್ಮಿಯಂ ತಾಳ್ಜಿ (58. ೯-೬ ನ). ವ. ನಡೆಸು; ನೆರವೇರಿಸು ; 
ಅರಸುಗಳವಿಚಾರದಿಂದಾರಾನುಮಂ ಕೊಲಲುಂ ಕಿಡಿಸಲುಮೆಂದಿರ್ದರಲ್ಲದೆ 
ಮಂತ್ರಿಗಳಿಚ್ಚೆಯಂ ಪ್ರತಿಪಾಲಿಸರ್‌ (ಶಂಕತಂ- ೦೩೮-3); ಪೊಲ್ಲರೊಳ್ಳೆಳೆ 
ಗೊಳ ದಿರ್ಪುದು ಶಿಷ್ಟರೊ೪*ವಿನಯಮಂ ಪ್ರ ಶಿಎೂಲಿಸಿರ್ಪುದು (ರರ್ಮಾಮ್ಮ, 
8-000)- ೩. ಯಥಾಸ್ಥಿಶಿಯಾಗಿರುವಂತೆ ನೋಡಿಕೊಳ್ಳು ; ಲೋಪ 
ಬರದಂತೆ ಆಸಕ್ತಿವಹಿಸು ; ಸೋದರರೆಣ್ಬರುಂ ಪಸುಗೆಯಂ ಪ್ರತಿ 
ಪಾಲಿಸಿ ಲೋಕಪಾಲರತಾದರದಿಂದೆ ಬೆಚ್ಚು ಬೆಸಕೆಯ್ಯೆ (5ರ್ಧನೇ. ೪-0೩೦): 
ಈ ಧರ್ಮ್ಮಮಂ ಸಾಸಿರ್ವ್ವರು ತಪ್ಪದೆ ಪ್ರತಿಪಾಲಿಸುವದು (ಇ: 1. 
೨೭೬೬-66 ; 1184)- ಪ್ರತಿಪಾಳಿಸು ; ೧. ಪಲವುಂ ಯದ್ಮಿಗಳಿಂ ಕೂಡಿ 
ದೊರೆಲ್ಲಾ ಯಷಿಸಮುದಾಯಮುವಂಂ ಪ್ರತಿಪಾಳಿಸುತ್ತಂ (ವಡ್ಡೂರಾ. ೭೫-೩):. 
ಕ್ಷಿತಿಯಂ  ನಯವಿಕ್ರಮದಿಂ ಪ್ರಶಿಪಾಳಿಸಿ ಪಡೆದು. ಗೋತ್ರನಿಸ್ತಾರಕನಂ 
ಸುತನಂ (ವರ್ರವೂ. ೨೨೩೯). ೩. ಮೇಂಟಿ ಖಣ್ಣುಗ ದೇವರ್ಗ್ಗೆ ಇನ್ನೀ 
ಧರ್ಮ್ಮಮಂ ಪ್ರಶಿಪಾಳಿಸಿದವರ ಪತ್ತು [ಸಾ]ಸಿರಕಪಿಳೆಯಂ 
ದಾನಂಗೊಟ್ಟ ಫಳವ:ಕ್ಕೂಂ (ಸ9ಇಇ. X1-1, ೨3-90; 897); ಆ 
ನೆಲನ ದೇವರ್ಗ್ಗೆ ಧಾರೆಯೆಅಕೆದು ಕೊಟ್ಟು ತಮ್ಮ ಧರ್ಮ್ಮಂ ಮಾಡಿ ಪ್ರತ 


ಎಲಾ 


ಕಾ 


೬೦೪೫ 


ಪ್ರತಿಬಂದ್ಮಿ 


ಪಾಳಿಸಿದರ* (9೩4. ೫x: ೨೦-೬೩ ; 1019) ; ಇನ್ನು ಬಿಟ್ಟ ದೆತ್ತಿಯಂ 

ಪ್ರತಿಪಾಳಿಸಿದ ಮಹಾವುಕುಷಂಗೆ , , , ದಾನಂಗೊಟ್ಟ ಫಳಮನೆಯ್ದ್ಹುವಂ 

(ಎಳ. vi, ಶಿರಕೊ. ೩೭೨೬೯ ;: 1116). [ಪ್ರತಿವಾಲನ -- -- ಇಸು) 
ಪ್ರತಿಪಾಳಿಸು 'ಪ್ರತಿಪಾಲಿಸು ನೋ. : 


* | ಪ್ರತಿಪೂಜೆ (ನಾ). ಗೌರವ ; ಮರ್ಯಾದೆ : ವಸುಧೆಯೊಳು ಮುನ್ನ 


ಪ್ರತಿಷ್ಠಿಸಿದ ಲಿಂಗಗಳಿಗೆಸಗದಿರು ಪ್ರ ತಿಪೂಜೆಯನ್ನು ಶ್ರೀವೀರಶೈವಾಚಾರಕದು 
ಹಾನಿಯು (ನರರೋ. ೦೯-೪೦) - [ಸಂ. ಪ್ರಶಿಪೂಜಾ] 
ಪ್ರತಿಪ್ರಾಣ (ನಾ). ಪ್ರತಿಬಿಂಬ: “ಪ್ರ ಶಿಬಿಂಬಂ.. .ಪ್ರ ತಿಪ್ರಾಣಮೆಂದೆನಲದುಂ 
ಪ್ರತಿಯಪ್ಪ ರೂಪೆನಿಕ್ಕುಂ” (ಮುಂಗರಾ- 6-೨6). [ಸಂ.] 


೪ | ಪ್ರತಿಫಲ (ನಾ), ೧. ಮಾಡಿದ ಕೆಲಸಕ್ಕೆ ಪ್ರತಿಯಾಗಿ ದೊರಕುವ 


೩6 


೩5 


49 


ಫಲ, _ ಪ್ರಯೋಜನ : ಸಾಮಾನುಗಳನ್ನು ಕೊಂಡುಕೊಳ್ಳುವಾಗ ನೀವು 
ಕೊಡುವ ಬೆಲೆಗೆ ಸರಿಯಾದ ಪ್ರತಿಫಲ ಸಿಗಬೇಕಾದರೆ . . . ದೂರದೃಪ್ಪಿ 
ಯಿರಬೇಕು (ಅಡುಸ*ಿ. ೦೬೪); ಯಾವ ಕೆಲಸಕ್ಕೂ ಪ್ರತಿಫಲವನ್ನು ಅಪೇಕ್ಷಿಸು : 
ತ್ತೇವೆ. ಪ್ರತಿಫಲ ಬಾರದಿದ್ದಲ್ಲಿ ಮರುಗುತ್ತೇವೆ (ಧರ್ಕುಣಾ. ೦೩೩); 
ತೋಟಗಾರರಿಗೆ ಸಲ್ಲುತ್ತಿದ್ದ ಪ್ರತಿಫಲ ವಿಧವಿಧವಾದುವು (ಕಾಸಗಿ- ೩೬). 
೨. ಪ್ರತಿಬಿಂಬ; ಪಡಿನೆಳಲು. ೩. ಪ್ರತ್ಯುಪಕಾರ, ([ಸಂ-] 

ಪ್ರತಿಫಲನ (ನಾ). ೧. ಪ್ರತಿಬಿಂಬ; ಪಡಿನೆಳಲು : ಪರಶಿವನು 
ಅಧಿಕಭಾವವನ್ನು ಹೊಂದಿದ ಸ್ವಪ್ರಣಶತ್ವದಲ್ಲಿ ಪ್ರಶಿಫಲನರೂಪದಿಂದ 
ಸ್ಪುರಿಸಿ ಲಿಂಗವೆನಿಸಿದನು (ಕಾರವ- ೨೩೩); ಮಯೂರದ ಗರಿಗಳೆ ಪ್ರತಿ 
ಫಲನವು ಅವನ ಮೇಲೆ ಬಿದ್ದುದರಿಂದ ಮಯೂರವರ್ಮನೆಂದೂ 
ಬಿರುದಾಂಕಿತನಾದನು (ತುಳುವ. ರಿಂ). ೨. ಪ್ರತಿಬಿಂಬಿಸುವುದೆ). 
೩. ಪ್ರತಿಫಲ. [ಸಂ.7 

ಪ್ರತಿಫಲಿತ, ಪ್ರತಿಫಳಿತ (ಗು). ೧. ಪ್ರತಿಫಲಿಸಿದ ; ಪ್ರತಿಬಿಂಬಿತವಾದ. 
೨. ಪ್ರತಿಫಲವನ್ನುಂಟುಮಾಡಿದ ; ಪರಿಣಾಮ ಬೀರಿದ: ಜಲಧಿಯಲಿ 
ಫಣಿವದನದಲಿ . . ಸಿಲುಕಿದಡೆ ಬಿಡಿಸುವವಲೇ ಪ್ರತಿಫಲಿತ 
ಪೂರ್ವಾದತ್ತಪುಣ್ಯಾವಳಿಗಳೆಂಬುದು ತನ್ನೊಳಾದುದು (ಕುಮ್ಮಾಗ. ೪-೨8). 
(ನಾ). ೩. ಪ್ರತಿಬಿಂಬಿತವಾದುದು : ಕನ್ನಡಿಯಂತಹ ಪ್ರತಿಫಲನ 
ಕಾರಕವಾದ ಮೇಲ್ಮೈಯಿಂದ ಒಂದು ನಿಯಮುವನ್ನನುಸರಿಸಿ ಪ್ರತಿಫಲಿತ 
ವಾದರೆ ಅಂತಹ ಮೇಲ್ಮೈಯು ನಮಗೆ ಗೋಚರವಾಗುವುಎಲ್ಲ 
(೪ೌಕಏ. 0೩9). ಪ್ರತಿಫಳಿತ : ೧. ಲಲನಾನಿಕಾಯನಿವಳಿತ ನೀರಾಂಜನ 
ದೀಪಕಳಿಕಾಪ್ರತಿಫಳಿತಮೌಳಿಮಾಣಿಕ್ಕನುಂ (ಶೆಂದ್ರಫೆ- ೮-೨೪ ವ). 

[ಸಂ.] 

ಪ್ರತಿಫಲಿಸು (ಕ್ರಿ). ೧. ಪ್ರತಿಬಿಂಬಿಸಂ : ನಲಕೂಬರನು. . . ದೂರದರ್ಶಕ 
ವೆಂಬ ಕನ್ನಡಿಯೊಳ್‌ ಪ್ರತಿಫಲಿಸಿದ ದಿಕ್ಬಾಲಕಪುರಂಗಳನೀಕ್ಷಿಸುತ್ತಲು 
(ಸೌಗಂಧ: 3೦೮-೪); ಈ ಎಲ್ಲ ವಸ್ತುಗಳಲ್ಲಿ ಬೆಳಕನ್ನು ಕೊಡುವ ಶಕ್ತಿ 
ಇಲ್ಲದಿದ್ದರೂ ಬೆಳಕನ್ನು ಪ್ರತಿಫಲಿಸುವ ಶಕ್ತಿ ಇದೆಯಷ್ಟೆ (ರಾಂಶ್ರ. il; 
6೭೩). ೨- ಪರಿಣಾಮವಾಗಿ ಬರಂ,-ಆವಿರ್ಭವಿಸು : ಅತಿಮಥನಿಸಿದರೆ 
ಶ್ರೀಗಂಧದೊಳು ಕಿಚ್ಚು ಪ್ರತಿಫಲಿಸುವುದಲ್ತೆ (ಕರತ. ೦೪-೪೩); ಅವನೆ 
ಧ್ವನಿಯಲ್ಲಿ ಅಷ್ಟೊಂದು ಹೊತ್ತಿನವರೆವಿಗೂ ಮನೆಗೆ ಹೋಗದೆ 
ಇರಬೆ.ಕಲ್ಲಾ ಎಂಬ, ಜುಗುಪ್ಸೆಯು ಪ್ರತಿಫಲಿಸಿತು (ಮೂಗ್ಗು- ೩೪), 

[ ಪ್ರತಿಫಲನ 4 .- ಇಸ್ಮು ] 

ಪ್ರತಿಫಳಿತ " ಪ್ರತಿಫಲಿತ ' ನೋ. 

ಪ್ರತಿಬಂದಿ, (ನಂ). ವಿರೋಧವಾದುದು ; ಪ್ರತಿಯಾದಂದು : ನಾನು 
ಹೇಳಿದ್ದಕ್ಕೆಲ್ಲ ಪ್ರತಿಬಂದಿಯಾಗಿಯೇ ಉತ್ತರ ಕೂಡುತ್ತೀಯಲ್ಲ (ರೂರಿ) - 

[ಸಂ. ಪ್ರತಿಬಂದೀ ] 


ಪ್ರತಿಬಂದಿ, (ನಾ). ಮೋಜಣಿ ; ಸರ್ವೆ; ಚಕ್ಕುಬಂದಿ : ಯಾವತ್ತು 


ಪ್ರತಿಬಂಧ ೬೦೪೬ ಪ್ರತಿಬಿಂಬಚೈತನ್ಯ 


ಧೂಮಿಯನು ಅಳಿದು ಪ್ರತಿಬಂದಿಯ ದರಗಳನ್ನು ಗೊತ್ತುಮಾಡಿದ ಎಂದುದ್ದತಶೋಕೆಯಾಗಿ (ಕಾದಂಣ. ೬೦೪), (ನಾ). -೨. ಕೂಡಿಕೊಂಡಿರು 
ಬಳಿಕ ವೊಟ್ಟು ಸರೆಕಾಲಿ 4ಂದಾಯದಲ್ಲಿ ಶೇಕಡಾ ಮೂವತ್ತರಂತೆ ಸರಕಾರಕ್ಕೆ ವುದು ; ಸೇರಿರುವುದು; ಸಂಬಂಧಿಸಿದುದು : ಇಂತೀ ಕಥೆಗಳೆಲ್ಲಂ 
ಮೆಳಸಾನು ಬಂತು. (೪6. ೬೬೩). ಪ್ರತಿ 4 ಎ ಬಂದು] ಗುರುದತ್ತಭಟಾರರ ಕಥೆಗೆ ಪ್ರಶಿಬದ್ಧಂಗಳ್‌ (ಶಕ್ಕಾರಾ. ೦೬೨-೨೦); ಹಾರಲತೆ 

ಪ್ರತಿಬಂಧ (ವಾ). ೧. ತಡೆ; ಅಡಚೆಣೆ ; ಅಡ್ಡಿ : “ಏಷ್ಟಂಭಃ. ಯಂತೆ ಕಂಠಯೋಗ್ಯಮುಂ ಗ್ರಹಪಂಕ್ತಿಯಂತೆ ಧ್ರುವಪ್ರತಿಬದ್ಧಮುಂ ... 
ಪ್ರತಿಬಂಧ: "ಈ ೨ ತಗುವುದು ” (ಕಯ: ೦೨೬-6೪). ೨. ಸಂಬಂಧ] 8! ಅಪ್ಪ ಗೀತೆಯಿಂ ವೀಣೆಯಂ ಬಾಜಿಸುತ್ತಿರ್ದಳ್‌ (ಳಾರಂಪೂ. ೬೩೬0); ಈ 
ವನ್ನು ಹೊಂದುವುದು: [ಸಂ-) ಮಧ್ಯಮಲೋಳದ ಪ್ರತಿಬದ್ಧಮಾಗಿ ಚಿತ್ತೆಯೆಂಬ ನೆಲದಿಂ ಮೇಗೆ 

ಪ್ರತಿಬಂಧಕ (ಗು). ೧. ಅಡ್ಡಿಯನ್ನು ಂಟುಮಾಡುವ ; ಅಡಚಣೆ « ೬... ತಾರಾಗಣವಿಮಾನಂಗಳಿರ್ಕುಂ (ಸುಕುಶಾ, 00-89). ೩, ಅಡ್ಡಿ 
ಯನ್ನುಂಟಂಮಾಡುವ : ದ:ವತಾಕಾರ್ಯಕ್ಕೆ ಪ್ರತಿಬಂಧಕವಾಕ್ಕಗಳನ್ನು] ಪಡಿಸಿದುದಂ ; ಪ್ರತಿಭಟನೆಯನ್ನು ಹೊಂದಿದುದಂ. ೪. ಬಂಧಿಸಿ 
ಹೇಳಬೇಡಿ (ಕೂ9)- (ನು). ೨. ಅಡ್ಡಿಯಾಗಿರುವುದು; ಅಡಚಣೆ ದುದಂ ; ಬಂಧನಕ್ಕೊಳಗಾದುದು. ೫. ಚಿನ್ನ ಮೊದಲಾದ 
ಯಾಗಿರುವುದು : ಸುತಜನ್ಮಕ್ಕಂ ಪಿರಿದುಂ ಪ್ರತಿಬಂ[ಕಾ99. ಬೋ]|39) ಲೋಹಗಳಲ್ಲಿ ಕುಂದಣಿಸಿರುವುದು,--ಮೆಟ್ಟಿರುವುದಂ. ೬. ನಿರಾಶೆ 
ಧಕವೆೊಂದು ಪೂರ್ವಜನ್ಮಾಂತರಸಂಗತಮಂಟು (ಈಂೈಪು. ೩-೭): ಗೊಂಡವನು ; ಹತಾಶ : “ಮನೋಹತಃ ಪ್ರಶಿಹತಃ, ಪ್ರತಿಬದ್ಧಃ, 
೩. ಆಡ್ಡಿ; ಅಡಚಣೆ; ತಡೆ: ಧರ್ಮಚಿಂತನೆಗೆ ಪ್ರಬಲವಾದ ಪ್ರತಿ ಹತಃ__೪ ಮನಸ್ಸಿನ ಉತ್ಸಾಹವು ತಪ್ಪಿದವನ ಹೆಸರು” (ಸಿರ್ಮಾಂತಿ. ೩೩೪). 
ಬಂಧಕಗಳಿನ್ನೊ ಇವೆ (೪ರುೇರ. ೩): ಈ ಅಹಂಕಾರ ವಿಶ್ವಸಾಮರಸ್ಯ [ಸಂ.1 


ದರ್ಶನಕ್ಕೆ ಪ್ರತಿಬಂಧಕವಾಯಿಶು (ನುಳ್ಳಾರೆ. ೩೨ ಶೀಳಳೆ)- ಇ. ಅಡ್ಡಿ ಪಡಿಸು ಪ್ರತಿಬಲ (ನಾ). ೧. ಶತ್ರುವಿಗೆ ಸಮಾನವಾದ ಬಲವುಳ್ಳವನು,- 
ವವನು; ತಡೆಗಟ್ಟುವವನು : ಅಂಧತೆಯನೇನೆಂದೆನೈ ಪ್ರತಿಬಂಧಕರು| 88] ಸಾಮರ್ಥ,ವುಳ್ಳವನಂ- ೨. ಸಮರ್ಥ; ಶಕ್ತ. ೩. ಶತ್ರುಸೈನ್ಯ; 


ದೇಡೆನಲು  ನಯದಭಿಸಂಧಿಯಲಿ ಸೀವರಿಸಿ ಸಂವರಿಸಿದನು. ಸೈನಿಕವ ಪರಬಲ. ೪. ಹಗೆ; ಅರಿ; ಶತ್ರು : ಆಸಹಾಯನೆ ನಿ:0ಂ. ಪ್ರತಿ 
(ಕುಶ್ಮಾಳ. 33-3). ೫. [ನ್ಮಾಯಶಾ] ಕಾರ್ಯವು ನಿಂತುಹೋಗು ನೃಪರ ಸಹಾಯರ್ವೀಂ ಪ್ರತಿಬಲನದಜೌಂದನರ್ಥಕಂ ವಾಕ್ಕಾರ್ಥಂ 
ವುದಕ್ಕೆ ಕಾರಣವಾದುದು : ಪ್ರತಿಬಂಧಕವೆಂದರೆ' ಸಾಮಗ್ರಿಯೆಂಬ (ಗರಾಸು. ೩-೪೩) - [ಸು.] 
ಕಾರಣಸಮುದಾಯಳ್ಕೆ ನ್ಮೊನತೆಯನ್ನುಂಟುಮಾಡುವುದು. ಆದೇ | [ಪ್ರತಿಬಿಂಬ (ನಾ). ೧. ನೀರು. ಕನ್ನಡಿ ಮೊದಲಾದುವುಗಳಲ್ಲಿ ತೋರುವ 
ಸಾಮಗ್ರಿ ವೈಕಲ್ಯವು. ಅದನ್ನುಂಟುಮಾಡುವುದು. ಪ್ರತಿಬಂಧಕ 39) ವಸ್ತುವಿನ ಪಡಿನೆಳಲು, -ಪ್ರತಿಚ್ಛಾಯೆು : “ಮಾರ್ಪೊಳೆದುದು ಪಡಿ 
(ರಾ. cao} [ಸಂ. ನೆಟಲಿಂಗಕ್ಕುಂ ಬುಧೆರಿಂ ಪ್ರತಿಬಿಂಬ” (ಕವಿಕಂ. ೨೩೨) ; ರತ್ನಸ್ತ್ಯೀ ಪ್ರ ತಿಕೃತಿ 
ಪ್ರಶಿಬಂಧಕಾಜ್ಞೆ (ನಾ). [ರಾಜನೀ] ಜನರು ಗುಂಪುಗೂಡುವುದರಿಂದ ಯೊಳರ್ಕಬಿಂಬಪ್ರತಿಬಿಂಬಂ ನೆಲಸಿ ಪೀಡೆಯಂ ಮಾಡ:ಗುಮೇ (೫ಾಂಕಿಛ್ರು. 
ಶಾಂತಿಭಂಗವಾಗುವುದೆಂದು ನಿರ್ಧಾರವಾದಾಗ (ನಾಲ್ಕು ಜನರಿಗಿಂತ 4-309) ; ಪ್ರತಿಬಿಂಬದ ನೆವದಿಂ ವನತಶಿಶೈಲಗ್ರಹನಿಕಾಯಶಾರಾಂಕ 
ಜನರು ಒಟ್ಟಿಗೆ ಸೇರಬಾರದು. ಮೆರವಣಿಗೆ ನಡೆಸಬಾರದು ಜಗತ್ತಿ ತಯಮನಬ್ದೋದರನಂಕೃತಿಯಂ ತನ್ನೊಳಗೆ ತಳಿದು ತಿಳಿಗೊಳ 
ಮೊದಲಾದ) ನಿರ್ಬಂಧಗಳನ್ನು ವಿಧಿಸಂವ ರಕ್ಷಣಾಧಿಕಾರಿಗಳ 26 ನೆಸೆಗುಂ (ಳಾರಂಪೂ. ೩೩9). ೨. ಮೂಲಾಕ್ಕ ತಿಗೆ ಸದೃಶವಾದ ರೂಪ, 
ಅಪ್ಪಣೆ ; ಭಾರತಶಾಸನದ ೫೬, ೧೪೪ ಮೊದಲಾದ ವಿಧಿಗಳ ವಿಗ್ರಹ, ಪ್ರತಿಮೆ. ಚಿತ್ರ ಮುಂತಾದುವು: “ ಪ್ರತಿಬಿಂಬಮಾ 
ಚಲಾವಣೆ : ತುರ್ತುಪರಿಸ್ಥಿತಿಯಲ್ಲಿ ಜಾರಿಗೊಳಿಸಿದ ಪ್ರತಿಬಂಧಕಾಜ್ಞೆ ಪ್ರ ಶಿಚ್ಛಾಯಂ -.. ಪ್ರತಿಪ್ರಾಣಮೆಂದೆನಲದುಂ ಪ್ರತಿಯಪ್ಪ ರೂವೆನಿಕ್ಕುಂ” 
ಯನ್ನು ಮಾರಿ ನಡೆದವರನ್ನು ದಸ್ತಗಿರಿ ಮಾಡಲಾಗುವುದು (69). (ಶುಂಗ. «-30) ; ನಿರ್ಮಲಪ್ರತಿಬಿಂಬ ಕಾಣಿಸಿತಾದಿನಾರಾಯಣನ 
“ನಿಷೇಧಾಜ್ಞೆ? ಪರಾ. [ಪ್ರತಿಬಂಧಕ -- ಆಜ್ಞೆ? ಮೂರುತಿಯ ಅಂಬುಜಾನನೆ ಕೌಸಲೆಯ ಗರ್ಭಾಂಬುನಿಧಿಯಲಿ (ಖಾರಾ. 
ಪ್ರತಿಬಂಧನ (ನಾ). ೧. ಕಟ್ಟಿ ಹಾಕುವುದು. ೨. ತಡೆಯುವುದು ;|**|. «೪: ಪರಮಾತ್ಮನ ಪ್ರತಿಬಿಂಬ ಅಥವಾ ಸಾದೃಶ್ಯಕ್ಕೆ `` ಪ್ರತಿಮಾ `* 
ಅಡ್ಡಿ ಪಡಿಸುವುದು. ೩. ಸೆರೆ; ಬಂಧನ. ಸಂ. ಎಂಬ ಶಬ್ದವನ್ನು ಭಾರತೀಯರು ಉಪಯೋಗಿಸುತ್ತಾರೆ (ಕಾರರ- ೩೦೮). 
ಪ್ರತಿಬಂಧಪಡಿಸು (ಕಿ). ಅಡ್ಡಿಪಡಿಸು ; ತಡೆ: ಎಲೈ ಸೂಚಕನೆ. ೩. [ದ್ವೈತ] ಇಪ್ಪತ್ತ ಬಗೆಯ ದ್ರವ್ಯಗಳಲ್ಲಿ ಒಂದು ; ಉಪಾದಾನ 
ಎಲ್ಲವನ್ನೂ ಕ್ರಮವಾಗಿ ಹೇಳಲಿ, ಅಷ್ಟರೊಳಗೆ ಇವನನ್ನು ಪ್ರತಿಬಂಧಪಡಿಸ ಕಾರಣವಾಗಿರುವುದು : ಪರಮಾತ್ಮ, ಲಕ್ಷಿ... ವಾಸನಾ ಪ್ರತಿಬಿಂಬ 
ಬೇಡ (ಉಕುಂಕ, ೬೩-೦೬), [ಪ್ರತಿಬಂಧ -- ಪಡಿಸು] ಎಂದು ದ್ರವ್ಯಗಳು ಇಪ್ಪತ್ತು (ಏಂರಸಾ. ೭೩೩). [ಸಂ,] 
ಪ್ರತಿಬಂಧಿನಿ (ನಾ). ಪ್ರತಿಸ್ಪರ್ಧಿಯಾದಂದು : ಕಟ್ಟಿದ ಂಂಕೆಗ|*|ಪ್ರತಿಬಿಂಬಕಲ್ಪ (ನಾ)- [ಕಾವ್ಯಮಾ] ಪೂರ್ವಕವಿಗಳು ಹೇಳಿರುವ 
ವೆತ್ತಿದಯ್ಮಗೊಡೆಗಂ ದಯೆಗೆಯ್ದ ಯುವರಾಜಲಕ್ಷ್ಮಿಗಂ ಪ್ರತಿಬಂಧಿ ವಿಷಯವನ್ನು ತನ್ನ ಕೃತಿಯಲ್ಲಿ ಅಳವಡಿಸಿಕೊಳ್ಳುವ ಮೂರು 
[ಕಾಕಾಂ. ಬದ್ಧಿ]ನಿಯೆನಿಸಿದ ಮಧಂಮಹೀಪಾಲನ ವಕುಲಮುಕುಲದ ಬಗೆಗಳಲ್ಲಿ ಒಂದು ; ಹಿಂದಿನ ಕವಿಗಳ ಕಾವ್ಯಾರ್ಥವನ್ನು ಬೇರೆ 
ಕಂಠಿಕೆಯು€ . . . ಮಾಧವೀಲಕ್ಷ್ಮಿಯುುಂ ತನಗಮರೆ ($೪೧8. 6-೨೩ ಕ), ವಕಾತುಗಳಲ್ಲಿ ತನ್ನ ಕೃತಿಯಲ್ಲಿ ವರ್ಣಿಸುವುದು : ಹೋಲಿಕೆ 
(ಸೆಂ. ಪ್ರತಿಬಂಧಿನೀ] ಗಳಸ್ನು ಆನಂದವರ್ಧನನು *" ಪ್ರತಿಬಿಂಬಕಲ್ಪ ", `` ಆಲೇಖ್ಯಪ್ರಖ್ಶ ”, 
ಪ್ರತಿಬಂಧಿಸು (ಕ್ರಿ). ಇ ಪ್ರತಿಬಾಂಧಪಡಿಸು : ಅವನ ಈ ಸುತ್ತಾಟವನ್ನು iy *" ಸವತಾನದೇಹಿಕ್ಟ ” ಎಂದು ಮೂರು ಬಗೆಯಾಗಿ ವಿಂಗಡಿಸುತ್ತಾನೆ... 
° * « ಅವಳು ಎಂದೂ ಪ್ರತಿಬಂಧಿಸುತ್ತಿರಲಿಲ್ಲ (ರಂಗಳೋ- ೩೩) ; ನಿನ್ನ * ಪ್ರಶಿಬಿಂಬರಲ್ಬ * ಎಂಬುದರ ಹೆಸರೇ ಸೂಚಿಸಿರುವಂತೆ, ಅದರ 
ದೀರ್ಫ್ಥಜೀವನದ ಗುಟ್ಟೇನು ? ನೆಗಡಿಯನ್ನು ಹೇಗೆ ಪ್ರಶಿಬಂಧಿಸಿದಿ ? ತಿರುಳೆಲ್ಲವೂ ಪರಳವಿಯದು. ಮಾತಿನ ಹೊದಿಕೆ ಮಾತ್ರ ಇವನದು 
(ರೇಳಕ್ಕಿ. ೦0). [ಪ್ರತಿಬಂಧನ + - ಇಸ್ಕು] (ಭಾರ: ೦೪೭). (ಸಂ. 
ಪ್ರತಿಬದ್ಧ (ಗಂ). ೧. ಕೂಡಿಕೊಂಡಿರುವ; ಸೇರಿದ : ಪೂರ್ವವಿದೆ:ಹದ ,... |ಪ್ರತಿಬಿಂಬಚ್ಛೆತನ್ಯ (ನಾ). [ಅದ್ವೈತ] ಜೀವಿಯ ಅಂತಃಕರಣದಲ್ಲಿ 


ವತ್ಸಕಾ ನತೀವಿಷಯಪ್ರತಿಬದ್ಧ ಪ್ರ ಭಾವತೀಪುರಿಯೊಳ್‌ (*0ತ್ರ- ೩-೫6 5); || ಮೂಡಿರುವ ಪರಮಾತ್ಮ; ಶುದ್ಧಚೈತನ್ಮ: ಅಧಿಷ್ಠಾನಚೈತನ್ಯವು ಪ್ರತಿ 
ಹಾ ಮನಃಪ್ರಿಯ ಪುಂಡರೀಕ ಜನ್ಮಾಂತರಾವಿಸ್ಮೃತೆಮದನುರಾಗ ... ಬಿಂಬಚ್ಛೆತನ್ಮವೂ ಯೂಯೆರಡು ಕೂಡಿ ಯಾಶ್ವರನು (೩ಕ್ಷಸ್ಮ ೨-4). [ಸಂ.) 


ಪ ಕೈತಿಬಿಂಬನ 


ಪ್ರತಿಬಿಂಬನ (ನಾ)- ೧. ಇ ಪ್ರತಿಬಿಂಬ ೧. ೨. ಹೋಲಿಕೆ ; ಸಾದೃಶ್ಯ; 
ಎಣೆ: ಎಲ್ಲಕ್ಕೂ ಹೆಚ್ಚಿನ ಪ್ರತಿಬಿಂಬನ ಸ್ವಾವಿಂದಾಸರೆ ಹಿಮಾಲಯ 
ಯಾತ್ರೆಯನ್ನು ವರ್ಣಿಸುವ ೧೪೩ನೆಯ ಪ್ರಕರಣದಲ್ಲಿ ದೊರೆಯುತ್ತದೆ 
(ಸಮು. ೩« ಬೀಳ). [ಸಂ. 

ಪ್ರತಿಬಿಂಬಿತ (ಗು). ೧. ಪಡಿಮೂಡಿದ; ಪ್ರತಿಫಲಿತವಾಗಿರುವ : 
ಅನರ್ಫರತ್ನಮಣಿಮಕುಟಕಿರೀಟಮುಯೂಖವನಾಲಿಕಾವರಿಚಿತಪ್ರಭಾಕದಂಬಕ 
ಪ್ರಿಬಿಂಬಿತವಿಮಾನಭಿಶ್ತಿವಿತಾನಂ (ಕಾತಿತು. ೭-೦೩ 5). (ನಾ). ೨. 
ಪಡಿಮೂಡಿದುದು; ಪ್ರಕಾಶಿತವಾದಂದು: ಭರತನು . . . ನುಡಿಯುವ 
ಮಾತುಗಳಲ್ಲಿ ಸನಾತನಹಿಂದೂಧರ್ಮದ ಸಾರವೇ ಪ್ರತಿಬಿಂಬಿತವಾಗಿದೆ 


(ಭಾರದ- ೪9೬) - [ಸಂ.] 

ಪ್ರತಿಬಂಬಸು (ಕ್ರಿ). ೧. ಪಡಿಮೂಡಂ ; ಪ್ರ ತಿಫಲಿತವಾಗು : 
ಚಂದ್ರಾಪೀಡನಂ . - . ಅಂಗನಾಜನಘನಸ್ತನದೊಳ್‌ ಪ್ರತಿಬಿಂಬಿಸುತ್ತಿರಲ್‌ 
ಪುರುಡಿಸಿದಳ್‌ (ಕಾದಂಉ- 8೨); ಅಂಬುವನೆಲ್‌ವಾಗಳ್‌ ಪ್ರತಿಬಿಂಬಿಸೆ 
ಕೆಯ್ನಾರೊಳವಳ ವದನಂ ಪಥಿಕಂ ನಂಬಿ ನಲಿದೀಂಟಿದಂ (೧06. ೨೨೬); 
ಪೊಂಬಣ್ಮದಿಹ ಜಡೆಯ ಬಂಬಲೊಳ ಥಳಥಳಿಸುವಂಬರಾಪಗೆಯ 
ವಿಮಲಾಂಬುವೊಳ್‌ ನೋಡೆ ಪ್ರತಿಬಿಂಬಿಸುವ ಚೆಲ್ಪುವಡೆದಂಬು 


ಜಾರಿಯ ಕಲೆಯ ತುಂಬಿ (ತಂತ್ರ: 0-0). ೨. ಪಡಿಮೂಡಿಸು; ಪ್ರತಿ 
ಫಲಿತವಾಗುವಂತೆ ಮಾಡು; ಎಂದೋ ನಿರ್ಮಿಸಿವ ಪಠ್ಯವಸ್ತು 
ಪ್ರಗತಿಪಥದಲ್ಲಿ ಮುಂದುವರಿಯುತ್ತಿರುವ ಜೀವನವನ್ನು ಪ್ರತಿಬಿಂಬಿಸ 
ಲಾರದು (ಶಿಕ್ಷರ- ೦೬೩) - [ಪ್ರತಿಬಿಂಬನ 4 -- ಇಸ್ಕು) 

ಪ್ರತಿಬುದ್ಧ (ಗಂ). ೧. ಎಚ್ಚತ್ತಿರುವ; ಎಚ್ಚೆರಗೊಂಡಿರುವ. ೨. 
ಪ್ರಜ್ಞೆಯಿಂದ ಕೂಡಿದ; ಜ್ಞಾನೋದಯವಾದ. ೩. ಅರಳಿದ; 
ವಿಕಸಿತವಾದ. ೪. ಪ್ರಕಾಶಪಡಿಸಿದ; ಪ್ರಸಿದ್ಧಪಡಿಸಿದ. (ನಾ). 
೫. ಅರಳಿದುದು; ವಿಕಸಿತವುದಂದು: ಪ್ರತಿಬುದ್ಧಂ ತ್ವನ್ಮುಖಮುಚಿತ 
ತಾರಕಂ ತುಂಬಿವೆರಸಿದಂಬುಜಮೆಂಬೀ ದ್ವಿತಯಮುಮೋರೊಂದಂ 
ಪೋಲ್ತತ್ತಿ ತೋಟಿ ಗತನಿದ್ರನಾಗು ನೀಂ ಜಿನಚೆಂದ್ರಾ (ಕಾಂತಿಫು. 3-6). 
೬. ಗಮನಿಸಿದುದಂ; ಗುರುತಿಸಿದಂದು. ೭. ಪ್ರಸಿದ್ಧವಾದುದು; 
ಹೆಸರಂದುದು- ೮. ಮೂರ್ಛೆಯಿಂದ ಎಚ್ಚತ್ತಿರುವವನು; 
ಪ್ರಜ್ಞೆಯಿಂದ ಕೂಡಿದವನು. ೯. ಪ್ರಜ್ಞಾವಂತ; ಬಂದ್ದಿವಂತ: 
ಪ್ರತಿಬುದ್ಧರಂ ಕುಜಾತ್ತೀ ಸ್ಕಿತಿಯಿಂದಂ ಕಿಟ್‌ದು ಮಾರ್ಗಸ ಚನೆಗೆಯ್ದೆಂ 
ಮತಿವಂತರಣಿದು ಪೇಟ್ವುದು. ವಿತರ್ಕದಿಂ ಮತ್ತಮುಕ್ತಶೇಷಮನಿದ 
ಆಳ್‌ (ಳಾವ್ಮಾವ. ೪೦೨). [ಸೆಂ.] 


ಪ್ರತಿಬೋಧಕ (ನಾ). ೧. ನಿದ್ದೆಯಿಂದ ಎಚ್ಚರಗೊಳಿಸುವವನಂ. 


೨. ಬೋಧಿಸಂವವನು ; ಉಪದೇಶಿಸುವವನು : ಇಂದ್ರಕದಂಬ 
ಪ್ರಶಿಬೋಧಕರ* . . . ತಮ್ಮ ನೆಲೆಯಿಂ ಲೋಕಾಂಶಿಕರ್‌ ಬರ್ಪುದುಂ 
(ತಾಂತಿಕ್ರು- ೦೦-೯೨)- [ಸಂ.] 


ಪ್ರತಿಬೋಧನ (ನಾ). ೧. ಬೋಧಿಸಂವಿಕೆ ; ತಿಳಿಸುವಿಕೆ; ಅರಿವುಂಟು 
ಮಾಡುವಿಕೆ: ಮುನಿಪತಿ ನಿಮ್ಮಿಂ ಪ್ರತಿಬೋಧನಮಿಂದಾದತ್ತು (ಸುಳುಮಾ. 
೧೨-೦೪). ವಿ. ಅರಿವು; ಜ್ಞಾನ. [ಸಂ. 

ಪ್ರತಿಬೋಧಿಸು (ಕ್ರಿ). ತಿಳಿವಳಿಕೆಯನ್ನುಂಟುಮಾಡಂ; ಜ್ಞಾನೋದಯ 
ವಾಗುವಂತೆ ಮಾಡು : ಅವರ್ಪ್ರತಿಬೋಧಿಸಿ ಪೋಗಲೊಡಂ ವರಿ 
ನಿಷ್ಕ_ಮಣಕಲ್ಮಾಣೋತ್ಸವೋತ್ಸುಕರಾಗಿರಲ್‌ (60ಫ. ೪-೬4 5); ಅವರ್‌ 
ತನ್ನಂ ಪ್ರತಿಬೋಧಿಸಿ ಮೂದಲಿಸಿ ನುಡಿಯಲೊಡಂ (೪0: ೬-6೪ ವ) ನ 
ಮುನ್ನಿನ ಭವದೊಳ್‌ ತನ್ನಂ ಪ್ರತಿಬೋಧಿಸ ಮಹಾವುರುಷನಪ್ಪುದನಟ್‌ದು 
(ಸುಳುಮಾ. ೬-೨ ರ).  (ಪ್ರಶಿಬೋಧನ -.- ಇಸ್ಟು) 

ಪ್ರತಿಭಟ (ನಾ). ೧. ಹುರುಡಿಸಂವವನು; ಪ್ರತಿಸ್ಪರ್ಧಿ. ೨. ಶತ್ರು 


೬೦೪೭ 


ಶಾ 


ಪ್ರತಿಭೂ 


ಪಕ್ಷದ ಸೈನಿಕ; ಎದುರಾಳಿ: ಎಲವೊ ಸಾರಧಿಯಾಗು ನಡೆ... 
ಕೊಲುವೆನೀ ಪ್ರತಿಭಟನಿಕಾಯವ ನಿನ್ನೆ ಸಾಕ್ಷಿಯಲಿ (ಕುಠ್ಶಾಪಿ- ೬-೩೦); 
ಬೇಗದಿಂ ಪ್ರತಿಭಟನ ಶಿರವನಿಳುಹು (80೪. 8೩-೩೭). (ಸಂ.] 
ಪ್ರತಿಭಟನೆ (ನಾ). ಎದುರಿಸುವಿಕೆ ; ವಿರೋಧಿಸುವಿಕೆ ; ಇದು ತನ್ನ 
ಮಗಿನಾದವನಿಗೂ ಆಗಬಾರೆದೆಂದು ಆವನು ಯೋಚಿಸುತ್ತಿರುವುದೇ ಅವನೆ 
ಪ್ರತಿಭಟನೆಗೆ ಕಾರಣವಾಗಿತ್ತು (ಕಂಗಳೋ.. ೧೪%; ರಚನೆ, ಪ್ರತಿಭಟನೆ, 
ಹೋರಾಟ, ಪರಾಜಯ, ಸಂಗ್ರಹಾಸಕ್ತಿ.- ಇವು ಸನ್ನಿವೇಶಗಳಿಗೆ ಪ್ರತಿ 
ಕ್ರಿಯಾತ್ಮಕವಾದವು (8ಕ್ಚದ. ೩೬): [ಸಂ. ಪ್ರತಿಭಟನ] 
ಪ್ರತಿಭಟಿಸು (ಕ್ರಿ). ಎದುರಿಸು ; ವಿರೋಧಿಸು; ಮುಂದೆ ನಿಂತ 
ಕಾವಂನೆನ್ನು ಪ್ರತಿಭಟಿಸುವ ಧೈರ್ಯ ಈಶ್ವರನಿಗಿಲ್ಲ (ಕಾಹಸ. ೦೪೪); 


ಘಟ್ಟಿವಾಳಯ್ಯ . , , ಸಂಪ್ರದಾಯವನ್ನು ಪ್ರತಿಭಟಿಸಿ ನಿಂತ ವ್ಯಕ್ತಿ 
(ಕೂತ್ಕಕು. ೦೨೭). [ಸೆಂ. ಪ್ರತಿಭಟನೆ 4 -ಇಸು,] 
ಪ್ರತಿಭಾನ (ನಾ), ೧. ಬೆಳಕು ; ಕಾಂತಿ; ಪ್ರಕಾಶ. ೨. ಅರಿವು; 


ಜ್ಞಾನ; ತಿಳಿವಳಿಕೆ. ೩. ಹೊಸಹೊಸ ವಿಷಯಗಳು ಹೊಳೆಯು 
ವಂತೆ ಮಾಡುವ ಚೈತನ್ಯ ; ಪ್ರತಿಭೆ : ಪ್ರತಿಭಾನಂ ಉವ್ಕವಿದ್ಕಾ 
ಪ್ರಚಯಪರಿಚಯಂ . , , ಕವಿತೆಗೆ ನಿಯತಂ ಕಾರಣಂ (ಉಾಮ್ಮಾನ- ೪೨೪): 
ಹಳೆಯ ಶಬ್ದಗಳೆಂದು ಮೂಲೆಗಿಟ್ಟು ನಮ್ಮ ಪ್ರತಿಭಾನಶಕ್ತಿಯನ್ನು ಮಂಕು 
ಗೊಳಿಸುವುದೇಕೆ ? (ಮೋನು. ೦೩೦ ಶ್ರಶ್ತಾರನ). ೪. ಸಮಚಿತ್ತತೆ, 
೫. ದಿಟ್ಟತನ; ಧೈರ್ಯ, WB.) 


0| ಪ್ರತಿಭಾನ್ವಿತ (ಗು). ೧. ಪ್ರಕಾಶದಿಂದ ಕೂಡಿದ. ೨. ತಿಳಿವಳಿಕೆ 


36 


ಕೊ 


ಯಂಳ್ಳ, ೩. ಹೊಸಹೊಸ ವಿಷಯಗಳು ಸ್ಫುರಿಸುವ ಚೈತನ್ಯ 
ವುಳ್ಳ; ಪ್ರತಿಭೆಯಿಂದ ಕೂಡಿದ : ಪ್ರತಿಭಾನ್ವಿತವ್ಯಕ್ತಿಗಳಿಗೆ ಸರಿಯಾದ 
ಅವಕಾಶ ಸಿಕ್ಕಿದರೆ ಒಳ್ಳೆಯ ಕಾರ್ಯಗಳಾಗುತ್ತವೆ (6). (ನಾ).೪. 
ಹೊಸಹೊಸ ವಿಷಯಗಳು ಸ್ಫುರಿಸುವ ಚೆ ೈತನ್ಮವಳ್ಳವನು | 
ಪ್ರತಿಭಾವಂತ; ಧೀಮಂತ: “ಪ್ರಗಲ್ಪಃ, ಪ್ರತಿಭಾನ್ವಿತಃ- ೨ ಆಗಾಗ್ಯೆ 
ಹೊಸ ಹೊಸದಾಗಿ ಪ್ರಕಾಶಿಸುವ ಪ್ರಜ್ಞೆಯುಳ್ಳವನ ಪೆಸರು” !ಸರ್ಕಾಂತಿ- 
೩೨೯೪). ೫. ಧೈರ್ಯಶಾಲಿ. [ಸಂ.7 

ಪ್ರತಿಭಾವಂತ (ಗು). ೧. ಪ್ರತಿಭಾನ್ವಿತ ೩ : ನೀನು ಶಿಶ್ಯಿನನ್ನು ಅನುಸರಿ 
ಸಲು ಅವನೇನಂಥ ಪ್ರತಿಭಾವಂತವಿದ್ಯಾರ್ಥಿಯೇ ? (ಕಲೆಕು. ೯೨); 
ಪಾಶ್ಚಾತ್ಮವೈಜ್ಞಾನಿಕಸಂಸಿದ್ಧಿಗಳು °° ಭಾರತೀಯ ಪ್ರತಿಭಾವಂತ 
ತರುಣರನ್ನು ಆಕರ್ಷಿಸಿದವು (ಖುಳ್ಳಾರ. ೦೦೬ ೪).' (ನಂ), ವಿ.ಎ ಪ್ರತಿ 
ಭಾನ್ವಿತ ೪: ನಿಜವಾದ ಪ್ರತಿಭಾವಂತನ ಸೃಷ್ಟಿ ಎಲ್ಲವೂ ಸೌಂದರ್ಯ 
ವಾಗುತ್ತದೆ (ಇಸ. ೬೦). [ಸಂ. ಪ್ರತಿಭಾವತ*) 

ಪ್ರತಿಭಾವತ್ವ್ತ (ನಾ). ಪ್ರತಿಭೆಯಂನ್ಲ ಹೊಂದಿರುವಕೆ : ಪ್ರತಿಭಾವತ್ವ 
ಮುಮಕೃತಕಚತುರತೆಯುಂ . , . ತರ್ಕುಂ ಪ್ರಶೀಶಿಯಂ ವಾಗ್ವಿದಗ್ಮತಾ 
ನಿಪುಣತೆಯೊಳ್‌ (120. ೦-೦೦). [೫9.] 

ಪ್ರತಿಭಾವನೆ (ನಾ). ಬೇರೆಯ ಭಾವನೆ, ಅಭಿಪ್ರಾಯ : ನೆವದ ತಪ 
ವಲ್ಲದಲೆ ಮತ್ತಿನ್ನವಗೆ ಪ್ರತಿಭಾವನೆಗೇಲ್ಲದೆ ತವಗೆ ತಾ ದೇವಾಗಿ 
ಪಡೆದನು ಕೇವಲಜ್ಞಾನ (ರಿಪು. ೦೨-೩೦). [ಸೆಂ. ಪ್ರತಿಭಾವನ] 

ಪ್ರತಿಭಾಶಾಲಿ (ನಾ), ಇ ಪ್ರತಿಭಾನ್ವಿತ ೪: ಸ್ಕಾಟ್‌ ಎಡಿಸನ್‌ ಇವರು 
ಬಾಲ್ಯದಲ್ಲಿ ಮುಂಕುದಿಣ್ಣೆಗಳಾಗಿದ್ದ ಗು. ಅನಂತರ ಪ್ರತಿಭಾಶಾಲಿಗಳಿನಿಸಿ 
ದರು (ಶಿಕ್ನದ- ೬೦೩); ಪ್ರತಿಭಾಶಾಲಿಯಾದ ಈ ಲೇಖಕ ಆ ವೇಳೆಗಾಗಲೇ 
ಕೆಲವು ಧ್ವನಿತತ್ವಗಳನ್ನು ಕುರಿತು ಪ್ರಸ್ತಾಪಿಸುತ್ತಾನೆ (ಗ್ರಾಂನ. ೦೩ ೬6). 

[ ಸಂ. ಪ್ರತಿಭಾಶಾಲಿನ್‌ ) 
ಪ್ರತಿಭೂ (ನಾ). ಹೊಣೆಗಾರ ; ಜಾವಿರಾನುದಾರ :“ಪ್ರತಿಭೂಃ, 


ಲಗ್ನಕಃ - ಈ ೨ ಹೊಣೆ(ಗಾಜಿು)” (ಹರಾಯು- ೬೨-೨೩); ವ್ರತವು 


ಪ್ರತಿಭೂತ್ವ 


ಸುಸ್ಥಿರವಾಗೆ ನಿನ್ನೊಳು ಮೃತಿವಡೆಯದರ ಸುದತಿಯರು ನಿಶ್ಚಿತದಿ 
ನಿನಗಾಗುವರು ನಾನೀ ವಿಷಯದೆೊಳ್‌'ಪ್ರತಿಭೂ (ಸಿಕಂದರ. ೦೦-೬೩) - [ಸಂ-] 
ಪ್ರತಿಭೂತ್ವ (ನಾ). ಹೊಣೆಗಾರಿಕೆ; ಜವಾಬ್ದಾರಿ : ನನಗಪ್ಸರೆಯರ್ಕ 
ಳೊಳ್‌ ಅವರಿಂ ಫಲಮಿಲ್ಲಾಗೆ ಬಿಟ್ಟೆಂ ತ್ವತ್ವೃತಿಭೂತ್ಮಮಂ (ಸಂದ: 
03-04). [ಸಂ.] 

ಪ್ರತಿಭೆ (ನಾ). ೧. ಹೊಳಪು; ಕಾಂತಿ; ಪ್ರಕಾಶ “ಪ್ರತಿಭೆ” ಎಂಬ 
ಶಬ್ದದ ಅಕ್ಷರಾರ್ಥ “ ಹೊಳಹು ” (ಕಂ: ೦೬). ೨. ಪ್ರತಿಬಿಂಬ, 
೩. ಬುದ್ಧಿಶಕ್ತಿ; ಜ್ಞಾನಬಲ: ಪ್ರತಿಭೆಗೆ ಫಲಮಜಕಿವಿನ ಗತಿ ಗತಿಗೆ ಫಲಂ 
ವಿಷಯವಿರತಿ (ಫುತ್ಕಫು . ೦೩-೩೪); ಶಿವಾಜಿಯ ಪುತ್ರನಾದ ಶಂಭುವಿಗೆ 
ತಂದೆಯ ಪ್ರತಿಭೆಯಾಗಲಿ ನೀತಿಶಕ್ತಿಯಾಗಲಿ ಇರಲಿಲ್ಲ (ಜುಳ್ಸಾರ- 
90೩ ವೀಳ); ಅವನೆ ಪ್ರತಿಭೆಗ್ಗೆ ಪಾಂಡಿತ್ಯಕ್ಕೆ ದೊರೆತ ಬಹುಮಾನ, 
ಪ್ರಮಾಣಪತ್ರಗಳಿಗಂತೂ ಲೆಕ್ಕವಿಲ್ಲ (ತೂತ॥. ೩೭): ೪, ಕವಿಯು ಕಾವ್ಯ 
ವನ್ನು ಬರೆಯಲು ಪ್ರಧಾನೆಸೆಹಾಯಕವಾದ, ಹೊಸಹೊಸ 
ಭಾವನೆಗಳನ್ನು ಮೂಡಿಸುವ ಒಂದು ಬಗೆಯ ಪ್ರಜ್ಞೆಯ ಅಥವಾ 
ಭಾವನೆಯ ಶಕ್ತಿವಿಶೇಷ : ಪ್ರತಿಭೆ ನಿಸರ್ಗಮುಂಟು ಕಿಜ್‌ದೋದು 
ಗಳೊ ಕಿಟ್‌ದುಂಟು ಬಲೈೆ (ಗರಾಯು. 0-90); ಪ್ರತಿಭೆಯುಮಭ್ಯಾಸಮುಂ 
ವಿದ್ವತ್ಸೇವೆಯುಂ ಕಾವ್ಯಪರಿಚೆಯೆಮುಂ ಕವಿತೆಗೆ ಕಾರಣಂ (ಕಮದ. ೦೪೪ 
ಕ್ರಯೋ): ಶಬ್ದಸಮೂಹ, ಅರ್ಥಸಂಪತ್ತು, ಅಲಂಕಾರವೈಚಿತ್ರ ,. ಉಕ್ತಿ 
ಕ್ರಮ ಮುಂತಾದವು ಮನಸ್ಸಿನಲ್ಲಿ ಪ್ರತಿಫಲಿಸುವಂತೆ ಮಾಡತಕ್ಕದ್ದೇ 
ಪ್ರತಿಭೆ ಎಂದು ರಾಜಶೇಖರನೂ ಹೇಳಿದ್ದಾನೆ (₹0೩. ೦೭೪ ೪೩೪). ೫. 
ದಿಟ್ಟತನ ; ಧೈರ್ಯ, ೬. [ಯೋಗ] ಸಮಾಧಿಗೆ ಪ್ರತಿಬಂಧಕ 
ವಾಗಿರುವ ಕೇವಲ ಲೌಕಿಕಸಿದ್ದಿ: ಮತಿಯುತನೆ ಪ್ರತಿಭಾಶ್ರವಣಮೇಣತಿ 
ಶಯದ ವಾರ್ತಾದರುಶನಗಳು ಬ್ರಹ್ಮಾಭ್ಕಾಸಕಾಲವಲಂತರಾಯ 
ಗಳು (6ನ್ಮತ. ೬-6೪)“ ಪ್ರತಿಭಾ - ಪ್ರತಿಭಾದ್ವಾಸರ್ವಂ” ಎಂಬ 
ಯೋಗಸೂತ್ರದಂತೆ ಪ್ರತಿಭೆಯೆಂಬ ಶಕ್ತಿಯಿಂದ ಎಲ್ಲೂ ತಿಳಿವಳಿಕೆಯೂ 
ಆಗುವುದು ಯೋಗಸೂತ್ರದಂತೆ ಇವು ಸಮಾಧಿಗೆ ಅಡ್ಡಿ 
ಗಳು. ವ್ಯವಹಾರದಲ್ಲಿ ಸಿದ್ಧಿಗಳು (6ಕ್ಕುತ. ೬-6 ಬಕ). [ಸಂ. ಪ್ರತಿಭಾ] 
ಪ್ರತಿಭೋಗ (ನಾ). ಸುಖಾನುಭವ; ಉಪಭೋಗ: ರಶಿಕಾಮದಂಪತಿ 
ಗಳಿಂದೆ ಸಮರಿಲ್ಲೆಂದು ಕ್ಷಿತಿಯೊಳಗೆ ಸಾರುತಿರೆ ರೂಪು ಗುಣಯವ್ವನ 
ಪ್ರತಿಭೋಗಮೈಸ್ವ್ವರ್ಯದೊಳೊಂದು ಕೊರತೆಯಿಲ್ಲ 

[ಸಂ. 

ಪ್ರತಿಮ (ಗು). ೧. ಸಾಟಿಯಾದ: ಸಮಾನವಾದ: ಅಮೃಶಾಂಭೋ 
ರಾಶಿಪೂರಪ್ರತಿಮನಿಜತಪಸ್ಸಂಚಯಂ ಪರ್ವಿತೋ ಲೋಕಮಂ (ಕಾದಂ. 
೬೩4೪). " ಅಪ್ರತಿವು' ಹೋ. (ನಾ). ೨. ಸಮಾನವಾದುದು; 
ಸದೃಶವಾದಂದು: “ ಸದೃಕೀ ... ಪ್ರತಿಮಂ, ಪ್ರಕಾರಂ, ತುಲ್ಕಂ, 
ಸಮಂ, ಸನ್ನಿಭಂ-ಈ ೧೧ಸರಿ” ' (ಹರಾಯು.ಂಂಇ-೯). ಹಿ, ಸಮಾನ 
ನಾದವನು; ಸಾಟಿಯಾದವನು : ಅಖಂಡಭೂಮಂಡಲೈಕಪತಿ ದಕ್ಷಿಣ 
ದೊಳ್‌ ಸುಖವಂರಸುಗೆಯ್ಕೆ ಕುರುಕುಲಶಿಖಾಮಣಿ ಪ್ರತಿಮನಾಗಿ ನೃಪನ 
ಪ್ರತಿಮಂ (ಕಂತಿ. ೪-೦೬೦), ಪಾಂಡವಪ್ರತಿಮನಲ್ಲನೆ ಮಂಡಲಸಾಮಿ 
ಲೋಕದೊಳ" (ಎಕ, 1೪, ಪಾಗನುಂ. ೪೭-೩೩; 1199) ; ಗೋದಾವರಿಯ 
ಮಿಂದರರ್ಫ್ಯಮೆತ್ತಿದರಿನಗೆ, ವಂಶಾಧಿದೇವತಾಪ್ರತಿಮನಿಗೆ (ಶ್ರೀರಾಮಾ. 
೨೨3೪-೩೦). ೪: ಸಮಾಸದ ಕೊನೆಯಲ್ಲಿ ಸದೃಶವಾದ, ಸಮಾನವಾದ 
ಎಂಬರ್ಥದಲ್ಲಿ ಸೇರುವ ಶಬ್ದ. [ಸಂ. 

ಪ್ರತಿಮಧ್ಯಮ (ನಾ). [ಸಂಗೀತ] ಶುದ್ಧಮಧ್ಯಮ ಮತ್ತು ಪ್ರತಿ 
ಮಧ್ಯಮ ಎಂಬ ಮಧ್ಯಮಸ್ವರದ ಭೇದಗಳಲ್ಲಿ ಒಂದು : ಉನ್ನತ 
ಶ್ರಿತಿ ಸಂಖ್ಯೆಯ ಮಧ್ಯಮಸ್ವರ: ಆಲಾಪನೆಯಲ್ಲಿ ಪ್ರತಿಮಧ್ಯಮ 


(ನನಮೋ. ೭-೨೩). 


೬೦೪೮ 


10 


20 


ಪ್ರತಿಮಾನಿಷ್ಠಕವಿ 


ವನ್ನು ಅಂಶಸ್ವರವನ್ನೂಗಿ ತೆಗೆದುಕೊಂಡು, ಅದರೆ ಸುತ್ತ ಇಬ್ಬರೂ 
ರಾಗದ ಸೊಬಗಿನ ಚಿತ್ತಾರವನ್ನು ಸುಂದರವಾಗಿ ಹೆಣೆದರು (ಸಂಗೀತ.000). 
[ಸಂ,) 


ಪ್ರತಿಮಲ್ಲ (ನಾ). ಎದಂರಾಳಿಯಾದ ಜಟ್ಟಿ: ಪ್ರತಿಮಲ್ಲರ್‌ ಗಿರಿಕೆಲ್ಪ 


ನೆಂದಿತರೆರೆಲ್ಲರ್‌ ಬಾಲನೆಂದು , . . ಈಕ್ಷಿಸಲ್‌ (ಗಂ. ೬-8೬). [ಸಂ] 


ಪ್ರತಿಮಾತಂತ್ರ (ನಾ). ಕವಿಯು ಪ್ರಯೋಗಿಸುವ ರೂಪಕವಿಧಾನ: 


ಈ ಪ್ರತಿಮಾತಂತ್ರವನ್ನು ತಿಳಿದು ಅರ್ಥ ಮಾಡಿಕೊಳ್ಳುವ ರೂಢಿಯಿದ್ದ 
ವರಿಗೆ ಇದರಿಂದ ಹೆಚ್ಚಿನ ಆನಂದವಾಗುತ್ತದೆ (ಕಕ್ಕಕಾ- ೪೫). [ಸಂ.] 


ಪ್ರತಿಮಾತು (ನಾ). ಮಾತಿಗೆ ಬದಲಾಗಿ ಆಡುವ ಮಾತು; ಎದುರಂ 


ಮಾತು: ಯಶೋದೆ ಪ್ರತಿಮಾತು ಹೇಳಲಿಲ್ಲ (ಚತ. ೨೨೪): 
ಹಾಗಾದರೆ ಯೇಸುವನ್ನು ಏನು ಮಾಡಲಿ ಎಂದು ಆತನು ಕೇಳಿದ 
ಪ್ರತಿಮಾತಿಗೆ, ಅವನನ್ನು ಸಿಲುಬೆಗೆ ಹಾಕು! ಎಂದು ಅವರು ಮರಳಿಯೂ 
ಕೋಲಾಹಲಿಸಿದರು (ಗೊರ್ಕೊಥಾ. ೪೫1, ಮುನ್ನುಂ). [ಪ್ರತಿ4 ಮಾತು] 


ಪ್ರತಿಮಾನ (ನಾ). ೧. ಹೋಲಿಕೆ ; ಸಾದೃಶ್ಯ. ೨. ಸದೃಶವಾದುದು; 


ಸಮಾನವಾದುದು : ಅರವಿಂದಾಸ್ಕೆಯ ನೊಸಲ ಸಮಾನಂ ನಿರುಪಮ 
ಮರ್ಧೆೇಂದುಪ್ರತಿವಾಾನಂ (ಸುಕುತಾ. ೩-೩೦ ರಗಳಿ): ರೌದ್ರರಸ ಕುಂಭಂ 
ಕುಂಭಮಚ್ಛೆ ಶಿಲಾಪ್ರತಿಮಾನೆಂ ಪ್ರತಿಮಾನಂ .. . ನಾಗುರಿಚ್ಛದಾ 
ಕಾರದಿಂ ಶ್ರುತಿಗಳ್‌ ವಿಶ್ರುತಿ ಮಾಣೆ ಬೀಜ್‌ದಪುದೀ ಸ್ತ೦ಬೇರಮಲ೦ 
ಬೀರೆಮಂ (8ಗಂ. ೬-೩೦). ೩. ಪ್ರತಿಬಿಂಬ: ಪ್ರತಿಕೃತಿ: “ ಪ್ರತಿಬಿಂಬಂ 
* * - ಪ್ರತಿಮಾನಂ, ಪ್ರತಿಕೃತಂ_ ಈ ೯ ಪ್ರತಿಬಿಂಬದ ಪೆಸರ್‌” (ಹರಾಯಂ- 
೨೦-೦೩೦): ಪ್ರತಿ ತನಗಿಲ್ಲ ಸಲ್ಲಲಿತರೂಪದಿನೀ ತ್ರಿಜಗಂಗಳಂಗನಾ 
ತತಿಯೊಳಿದೊಂದೆ ತಾಂ ಪ್ರತಿ ನಿಜಪ್ರತಿಮಾನಂ (ಶಾಂಕೀಕ್ಕ- ೪೨೨೪೩). 
೪. ಒಂದು ಆಕಾರಕ್ಕೆ ಸಮಾನವಾಗಿರುವ ಪ್ರತಿಮೆ, ಎಗ್ರಹ, 
ಚಿತ್ರ ಮೊದಲಾದುವು: “ಪ್ರತಿಮಾನಂ, ಪ್ರತಿಬಿಂಬಂ . . . ಪ್ರಶಿನಿಧಿ 
೮ ವಿಷ್ಣು ಮೊದಲಾದವರ ಆಕಾರಗಳಿಗೆ ಸಮನಾಗಿ ಶಿಲಾದಿಗಳಿಂದ 
ಮಾಡಿದ ಪ್ರತಿಮೆ ಹೆಸರು” (ಸಿದ್ಧಾಂತಿ. ೩೩). ೫. ಸಮಾನನಾದ 
ವ್ಯಕ್ತಿ : ಸರಿಸಾಟಿಯಾದ ಮನುಷ್ಯ: ಪ್ರತಿಮಾನಂ ಶರವಿದ್ಮೆಯೊಳಿ 
ತರ೦* ತನಗಿಲ್ಲೆನಿಪ್ಪನಲ್ಲಿ ಕುರೆಂಗ೦ (ಶಾರ್ಶ್ಶ್ವಶ್ರ- ೦೮-60). ೬. ಆನೆಯ 
ಎರಡು ದಂತಗಳ ಮಧ್ಯಪ್ರವೇಶ, -ಕಂಂಭಸ್ಮಳದ ಕೆಳಭಾಗ: 
“ದಂತವೆರಡಣಿ ನಡು ಪ್ರತಿಮಾನಮಕ್ಕುಂ? (ಕುಂಗಕಾ- ೪೬-೩); ರೌದ್ರ 
ರಸಕುಂಭಂ ಕುಂಭಮಂಚ್ಚೈಶ್ಕಿಲಾಪ್ರಶಿಮಾನಂ ಪ್ರತಿಮಾನಂ . . . ನಾಗಾ 
ರಿಚ್ಛ್ಚದಾಕಾರದಿಂ ಶ್ರುತಿಗಳ್‌ ವಿಶ್ರುತಿಮಾಲ್‌ಬೀಅ್‌ದಪುದೀ ಸ್ತಂಬೇರಮಂ 
ಬೀರವು೦ (8ಗ8ಿ. ೬-೩೦): ಏನ ಹೇಳುವೆ ಗಜಘಟಾಪ್ರತಿಮಾನದಲಿ 
ಕೋದಗ೧ಬೂಗಳಂ ಹಿಂಡಾನೆಗಳನೇಳೆಂಟನೊದೆದೋಡಿದವು ಪಂ ( ಪೇ 
ಚಕವ (ಕುಠ್ಮಾಕ- ೩-೧೩) ; ಕೊಳದೊಳೆ ಕಿಳ್ಲು ಪಂಕರುಹಮಂ ಪ್ರತಿ 
ಮಾನದೊಳೊಟ್ಟೆ ಕೊಂಡು ಕರೇಣುವಿರ್ದೆಡೆಗದೇಂ ತಳರ್ದತ್ತೊ 
ಮದಾಂಧೆಸಿಂಧುರಂ (ಕಂಕಂ. ೩-೪೨): "[ಸಂ.7 


ಪ್ರತಿಮಾನಿಷ್ಕ (ಗು). ೧. ನಿರ್ದಿಷ್ಟವಾದ ಕಲ್ಪನಾಚಿತ್ರಗಳ ಮೂಲಕ 


ಭಾವವನ್ನೂ ಸ್ಪಷ್ಟ ಕ್ಲೈ ಪಡಿಸುವ : ಪ್ರತಿಮಾನಿಷ್ಠ ಆಂಗ್ಲಕವನಗಳಲ್ಲಿಯೂ 
ಇಂಥ ಪ್ರತೀಕಗಳ ಆರಾಧನೆ ನಡೆದಿತ್ತು (ಕಠ್ಮಕಾ. ೩೨). `ಪ್ರತಿಮಾನಿಷ್ಕ 
ಕವಿ” ಪರಾ. (ನಾ). ೨. ನಿರ್ದಿಷ್ಟವಾದ ಕಲ್ಪನಾಚಿತ್ರಗಳ 
ವಂಲಕ ಭಾವವನ್ನು ಸ್ಪಷ್ಟಪಡಿಸಂವುದು : “ಜಾರ್ಜಿಯನ್‌, 
“ಪ್ರತಿಮಾನಿಷ್ಠ' (10818) ಮೊದಲಾದ ಶತಮಾನದ ಆದಿಯಲ್ಲಿಯ್ದ 
ಸಣ್ಣಪುಟ, ಈ ಸಾಹಿತ್ಮಕಚಳುವಳಿಗಳ ನವ್ಯ್ಮಮಾರ್ಗದಲ್ಲಿಯೇ ಲಯವಾಗಿ 
ಸಫಲವಂದವು (ನವ್ಮಕಾ. ೨೭). [ಸಂ.1 

ಪ್ರತಿಮಾನಿಷ್ಕಕವಿ (ನಾ). ನಿರ್ದಿಷ್ಟವಾದ ಕಲ್ಪನಾಚಿತ್ರಗಳ ಮೂಲಕ 


ಪ್ರತಿಮಾಭಾಷಣ 


ಭಾವವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕೆಂಬ ಆಧುನಿಕಮಾರ್ಗದ 
ಕವಿ: ಪ್ರತಿಮಾನಿಷ್ಠಕವಿ (1ಊ(5-pಂಂ೬)ಯು ಸಮರ್ಥಿಸುವ 
ಏರಿಳಿತವೂ ತೂಕವೂ ಎಚ್‌. ಡಿ. ಎಂಬ ಕಮಯಿತ್ರಿಯ ಕೃತಿಗಳಲ್ಲಿ 
ಉತ್ತಮವಾಗಿ ಕಾಣುತ್ತವೆ (ಗೊತ್ತುಗು. ೦೦೯): [ಸಂ.] 

ಪ್ರತಿಮಾಭಾಷಣ (ನಾ). ವಿಗ್ರಹ, ಪ್ರತಿಮೆ ಮೊದಲಾದುವು 
ಗಳೊಂದಿಗೆ ಮಾತನಾಡುವುದು; ತಂತ್ರವಾರ್ತಿಕ ಮುಂತಾದ ಗ್ರಂಥ 
ಗಳಲ್ಲಿ ಹೇಳಿರುವ ಒಂದು ಬಗೆಯ ಕುತ್ಸಿತಸಿದ್ಧಿ: ಪಾಷಂಡಿಸಹವಾಸ, 
ಪಾಷಾಣಪಾಟನ, ಪ್ರತಿಮಾಭಾಷಣ, ವೃಕ್ಷಶೋಷಣ ಮೊದಲಾದ ಕಪಟ 
ಕುಸ್ಲಿತಸಿದ್ದಿಗಳಿಂದ ಸಾಧುಜನವಂಚನೆ ಮೊದಲಾದುವುಗಳು . . . ಗ್ರಂಥ 
ಗಳಲ್ಲಿ ವಸ್ತರಿಸಲ್ಪಟ್ಟಿರುವುವು (ಹಂದಸಾ. ೦೫೨). [ಸಂ.3 

ಪ್ರತಿಮಾಭೋಗ (ನಾ). (2) : ಪ್ರಾಣಾವಸಾನಸಮಯದೊಳು ಅನಾದ್ಕನು 
ಸ್ಯೂತ ಸುಕೃತ ದುಷ್ಕೃತಪರಿಪಾಕ ವೈಚಿತ್ರ್ಯಾನುಸಾರಮಾಗಿ ಚರಮವೃತ್ತಿ 
ಯೊಳಗಾವ ಭಾವವು ಸ್ಫುರಿಸುವುದೋ ಅಂತಾ ಜನ್ಮ ಪ್ಪಾ ೨ ಪ್ರಿಯಹುದೆಂದು 
ನರಭೋಗ ಶಿಲಾಭೋಗ ಪ್ರತಿಮಾಭೋಗ ... ದ್ರವ್ಮಭೋಗಾದಿಗಳ 
ವೈಚಿತ್ರ್ಯ್ಯಮುಳ್ಳ ಲೋಕದೃಷ್ಟಾಂತಗಳಿಂ (0ರ. ೦೪೮). [ಸೆಂ-] 

ಪ್ರತಿಮಾಮಾನ (ನಾ). ಪ್ರತಿಮೆಯ ಅಳತೆ,__ಪ್ರಮಾಣ : ಪ್ರತಿಮೆ 
ಗಳನ್ನು ಮಾಡಲಿಚ್ಛಿಸುವವರು ಪ್ರತಿಮಾವತಾನಲಕ್ಷಣವನ್ನು * ಅರಿ 
ತಿರಲೇಬೇಕು (ಊರ. 30೭) - (Xಂ-} 

ಪ್ರತಿಮಾಯೋಗ (ನಾ). [ಜೈನ] ಒಂದು ಬಗೆಯ ತಪಸ್ಸು ; ಈ 
“ ಆಹಾರತ್ಯಾಗ ಮಾಡಿ ಒಂದು ವರ್ಷದವರೆಗೆ ಒಂದೇ ಸ್ಥಳದಲ್ಲಿ 
ನಿಂತುಕೊಂಡು ತಪ ಮಾಡುವುದು. ಅದರೊಳಗೆ ಅಭ್ರಾವ 
ಕಾಶಯೋಗ, ಆತಾಪನಯೋಗ, ವರ್ಷಾಯೋಗವೆಂದು ಮೂರು 
ಭೇದಗಳಿವೆ” (ಅತು: ಶೈನಶಾಂರಾಸಿಕ ಕರ್ಮಿಕೋರ- ೬೪) : ಅಂತು ಜೈನ 
ದೀಕ್ಷೆಯ ಕೈಕೊಂಡು . - . ಏಕವಿಹಾರಿಯಾಗಿ ಸಂವತ್ಸರಾವಧಿವರಂ 
ಪ್ರತಿಮಾಯೋಗದೊಳ್‌ ನಿಲೆ (ಅವಿಫು- 0೪-೦೩೪ ನ) ; ತಪಶ್ಚರಣಪರಾಯಣ 
ರಾಗಿ ಕೈಲಾಸಾಚಲದೊಳ್‌" ಅಚಲಿತಪ್ರತಿಮಾಯೋಗದೊಳಿರ್ದು (ಸುಳುಮಾ- 
03-೬೩ ವ); ಪ್ರತಿಮಾಯೋಗನಿಯುಕ್ತರೆಂಟುದಿವಸಂ ಕೈಯೆತ್ತೆವೆಂದಿರ್ದರ್‌ 
(ಕಂರಾರಡಿ- ೦೦-೩೮). [ಸಂ. 

ಪ್ರತಿಮಾಯೋಗಿ (ನಾ)- ಪ್ರತಿಮಾಯೋಗದಲ್ಲಿ ನಿರತನಾದವನು : 
ಇಡೀ ಮೆಯ್ಕೇ ಸ್ತಬ್ಧವಾಗಿ ನೋಟಕರಿಗೊಂದು ಪ್ರ ಶಿಮಾಯೋಗಿಯಾಗಿ 
ಭಾಸವಾದನೆವನು (ನೀರೆರಂ. ೩6). [ಸಂ. ಪ್ರತಿಮಾಯೋಗಿನ್‌] 

ಪ್ರತಿಮಾರೂಪ (ನಾ). ಇ ಪ್ರತಿಮಾಯೋಗ : ಪ್ರತಿಮಾರೂಪವಘಾಶಿ 
ಪ್ರತಿರೂಪದ ಗರ್ವಪರ್ವತಾರೂಢತೆಯಂ ಶತಖಂಡಂ ಮಾಡಿದುವು 
(ಕಿತ. ೦೨-೩೨). [ಸಂ. 

ಪ್ರತಿಮಾರೋಹಣ (ನಾ). ದೇವತಾಪ್ರತಿಮೆಗಳನ್ನು ಪೀಠಗಳಲ್ಲಿ 
ಪ್ರತಿಷ್ಠಿಸುವುದು; ಎಗ್ರಹಪೃತಿಷ್ಠೆ: ವ್ರತ, ದೀಕ್ಷಾವಿಧಿ. ಕುಂಡಮಂಡಳ 
ಎಧಾನ, ಲಿಂಗಪೀಠಕ್ರವು, -ಪ್ರತಿಮಾರೋಹಣ . . . ಇಂತಹ ಆಗಮಸ್ಥಿತ 
ವಿದ್ಯಾವಳಿಗಳನ್ನು ಅರಿತವರಾಗಿದ್ದ ರಂತೆ (ಕರ್ನಾಸಂ. ೨3೨೬). (ಸಂ.] 

ಪ್ರತಿಮಾಲಕ್ಷಣ (ನಾ). ೧. ಪ್ರತಿವೆಂಗಳ ಸ್ವರೂಪ ; ವಿಗ್ರಹಗಳ 
ಲಕ್ಷಣ. ೨. ಪ್ರತಿಮೆಗಳ ಸ್ವರೂಪವನ್ನು ವಿವರಿಸುವ ಆಗಮ 
ಶಾಸ್ತ್ರದ ಒಂದು ಪ್ರಕರಣ : ಆಗಮಶಾಸ್ತ್ರದ ಪ್ರತಿಮಾಲಕ್ಷಣದಲ್ಲಿ 
ಎಲ್ಲಾ ಮೂರ್ತಿಗಳ ಲಕ್ಷಣವನ್ನೂ ಹೃದಯಂಗಮವಾಗಿ ವರ್ಣಿಸಿದ್ದಾರೆ 
(ಫಾರರ- ೭೭). [ಸಂ.) 

ಪ್ರತಿಮಾವಿಧಾನ (ನಾ). ಆನಂದಾತಿಶಯವನ್ನುಂಟುಮಾಡುವ ಪ್ರತಿಮೆ 
ಗಳನ್ನು ಕಾವ್ಯದಲ್ಲಿ ಉಪಯೋಗ ಮಾಡುವ ರೀತಿ; ರಸ ಭಾವ 
ಗಳೆರಡನ್ನೂ ಹೊಂದಿಸುವ ಒಂದು ಕಾವ್ಯರಚನುಕ್ರಮ : ವರಕವಿಯ 


೬೦೪೯ 


ಪ್ರತಿಮುಖ 


ಕಾವ್ಯಸತ್ತೆಯೊಳಾತ್ಮ ರಸಸತ್ಯಮಂ ಪ್ರಕಟಿಸುವನೀ ಬ್ರಹ್ಮನನ್ಯವಿಧೆದಿಂದೆಮ್ಮ 
ಮರ್ತ್ಯೃಪೃಥಿವೀತತ್ತ್ವದೊಳ್‌* ಪ್ರತಿಮಾವಿಧಾನದಿಂ ರಸಯಹಷಿ 
ಪ್ರತಿಭಾನಮಾತ್ರಸಂವೇದ್ಯವಂ (ಶ್ರೀರಾಮಾ. ೩೬-೭) ಸ ಆ ಕತಗಳ ಭಾಷೆ 
ಯ:ಲ್ಲಿಯ ಆಕ್ರೋಶ ಮತ್ತು ಪ್ರತಿಮಾವಿಧಾನದ ಜಟಿಲತೆಗಳು ಈ ತಪ್ಪು 
ತಿಳುವಳಿಕೆಯ ಸೂಕ್ಷ್ಮತೆಯನ್ನು ಮರೆಸಿಬಿಡುತ್ತವೆ (ಜಸ. ೨6೬) - [ಸಂ.) 

ಪ್ರತಿಮಾಶಾಸ್ತ್ರ (ನಾ). ಪ್ರತಿಮೆ, ಎಗ್ರೆಹಗಳ ರಚನಾಕ್ರಮವನ್ನು 
ಕುರಿತು ಬರೆದಿರುವ ಶಾಸ್ತ್ರ: (1008010873. od). [ಸೂ.] 

ಪ್ರತಿಮಾಶಿಲ್ಪ (ನಾ). ೧. ಪ್ರತಿಮೆಗಳನ್ನು ರಚಿಸುವ ಕಲೆ. ೨. ಒಂದು 
ವಿಷಯವನ್ನು (ಕಲ್ಲಂ, ಕಾಗದ, ಬಟ್ಟೆ ಮುಂತಾದುವುಗಳ ಮೇಲೆ) 
ಚಿತ್ರಗಳ ವಿನಾ ಸದಿಂದ ತಿಳಿಸುವುದು : “ ಒಂದು ವಿಷಯವನ್ನು 
ಚಿತ್ರಗಳಿಂದೆ, ರೇಖನಗಳಿಂದ, 'ಉದಾಹರಿಸುವುದು : ಚಿತ್ರೋದಾಹರಣೆ; 
ಪ್ರತಿಮಾಶಿಲ್ಪ * (10080878217. ಇಂಕ2)- [ಂ.] 

ಪ್ರತಿಮಾಸೃಷಪ್ಪಿ (ನಂ). ಇ ಪ್ರತಿಮಾವಿಧಾನ : ಅರ್ಥವನ್ನೆಲ್ಲ ಪ್ರತಿಮಾ 
ಸೃಷ್ಟಿಯಲ್ಲಿ ಬಚ್ಚಿಡಲು ನವ್ಯಕವಿಯಂ' ಹವಣಿಸುವಂತೆ ನಮಗೆ ತೋರು 
ತ್ತದೆ (ನಫ್ಮಳಾ. ೪೪). [ಸಂ,] 

ಪ್ರತಿಮಿತ (ನಾ). ೧. ಅನುಕರಿಸಿದುದು; ಅನುಕರಣೆ ಮಾಡಿದಂದು- 
೨. ಹೋಲಿಸಿದುದು; ತುಲನೆಮಾಡಿದುದಂ. ೩. ಪ್ರತಿಬಿಂಬಿತ 
ವಾದುದು. ೪. ಸ್ಥಾವಿತವಾದುದಂ- ೫. ವ್ಯಕ್ತಿಯ ಆಕಾರದಲ್ಲಿ 
ನಿರ್ಮಿಸಿದ ಪ್ರತಿಮೆ ; ಪಂಚಧ್ಮಾನಿಬುದ್ಧರು - . . ಸಾಮಾನವಾಗಿ 
ಪ್ರತ್ಮೇಕವಾಗಿ ಮೂರ್ತೀಕೃತರಾಗುವುದಿಲ್ಲ. ಎಲ್ಲರೂ ಒಂದೆಡೆ ಪ್ರತಿ 
ಮಿತರಾಗುವರೆ (ಕಾರೆ. ೩0೪). [ಂ.] 

ಪ್ರತಿಮಿಸು (ಕ್ರಿ). (ಕಣ್ಣಿಗೆ ಕಟ್ಟುವಂತೆ) ಚಿತ್ರೀಕರಿಸಂ; ರೂಪಿಸು : 
ಕುವೆಂಪು ಅವರು «ಈ ಚೈ ತನ್ಮದ ಚಿರನಿಧಿ'ಯನ್ನು “ಕಲಾಸುಂದರಿ' ಯಾಗಿ 
ಪ್ರತಿವಿಂಸಿದ್ದಾರೆ (a ೩8).; ಭರತೇಶವೈಭವದಲ್ಲಿ ಅಲ್ಲದ್ಲಿ ಕವಿಗೆ 
ಸಂಪ್ರದಾಯದತ್ತವಾದ ಭರತನ ಕಥೆಗೂ ತಾನು ಪ್ರತಿಮಿಸಲಿರುವ 
ದರ್ಶನಕ್ಕೆ ಪಾತ್ರವಾಗಿರುವ ಭರತನ ಕಥೆಗೂ ಉದ್ದಕ್ಕೂ ಒದಗಿರುವ 
ಎಷ್ಟೋ ಸಂದಿಗೃತೆಗಳೂ ಆಭಾಸಗಳೂ, ನಿವಾರಣೆಯಾಗಬಹುದಾಗಿತ್ತು 


(ಶಂಶೀ. ೦೩೩), [ಪ್ರತಿಮೆ + ಇಸು 
ಪ್ರತಿಮುಕ್ತ (ಗು). ೧. ಬಿಡುಗಡೆ ಹೊಂದಿದ. ೨. ಧರಿಸಿದ; 
ತೊಟ್ಟ. ೩. ಬಂಧಿಸಿದ. ೪. ಹಿಂತಿರುಗಿದ; ಹಿಂದಕ್ಕೆ `ಹೋದ. 


೫. (ಯುದ್ಧದ) ಆಯುಧ ಹಾಗೂ ಉಡುಪುಗಳನ್ನು ತೊಟ್ಟು 
ಸಜ್ಜಾದ,-_ಸನ್ನದ್ಧವಾದ. ೬. ಎಸೆದ; ಒಗೆದ. (ನಾ. 
೭. ಬಿಡುಗಡೆ ಹೊಂದಿದುದು. ೮. ಉಡುಪುಗಳನ್ನು ಹಾಕಿ 
ೊಂಡವನು; ಪೋಷಾಕು ತೊಟ್ಟವನು ; *“ಅಮುಕ್ತಃ, ಪ್ರತಿಮುಕ್ತಃ, 
ಪಿನದ್ಮಃ, ಫಳ್‌ ತೊಟ್ಟುಟ್ಟು ಕಟ್ಟಿಕೊಂಡವನ 
ಪೆಸರುಗಳು'' (ಸಿರ್ಕಾಂತಿ, ೨೩೬). : ೯. (ಯುದ್ಧಕ್ಕಾಗಿ) ಆಯಃಧ 
ಹಾಗೂ ಉಡುಪುಗಳಿಂದ ಸಜಾ ದವನು. . [70.7] 
ಪ್ರತಿಮಂಖ (ನಾ). ೧. ಎದಂರುಮುಖವನ್ನು ಹೊಂದಿರುವುದು; 
ಅಭಿವಂಖವಾಗಿರಂವುದು. ೨. ಎದುರುಗಡೆ; ಮುಂಭಾಗ: 
ದೂರದೊಳಂ ಪ್ರತಿಮುಖಾವಲೋಕನದೊಳಂ ವೀಪ್ನೆಯೊೌಳಂ . . .' 
ಚಪಳತೆಯೊಳಂ ಪದಮನೆರಡು ಸೂಲುಚ್ಚರಿಪುದು (ಕನುಡ. 08 ವೃತ್ತಿ); 
ಉಗ್ರಭಾಷೆಯದೇಕೆ ಶಿವಶಿವ ವಿಗ್ರಹಪ್ರತಿಮುಖದ ವಿಷಮಾವಗ್ರಹ 
ದಲಿದು ಬೆಂದು ಹೋಗದೆ ಭರತಸಂತಾನ (ಕುಪ್ಠಾತ- 0೬-೩೨) - 
೩. ಹತ್ತಿರ; ಸಮಿಾಪ. ೪. [ಕಾವ್ಯಮಾ) ನಾಟಕಾದಿ ದೃಶ್ಯ 
ಕಾವ್ಯಗಳ ವಸ್ತುನಿರೂಪಣೆಯಲ್ಲಿ ಹೇಳಿರುವ ಐದು ಬಗೆಯ ಸಂಧೆ 
ಗಳಲ್ಲಿ ಎರಡನೆಯದು; ಕಾಸನೆಸಿಕೊಂಡು ಮರೆಯಾದಂತಿರುವ 


ಮೂಲಕಥಾಂಶವನ್ನು ಹೊರಪಡಿಸುವುದಂ : ಸವಸಂದ ಮುಖಂ 
ಪ್ರತಿಮುಖಮವಮರ್ಶಂ ಗರ್ಭಮಂತೆ ನಿರ್ವಹಣಮೆನಿಪ್ಪುವವೆಯ್ದೆ ಸಂಧಿ 
ಯಕ್ಕುಂ (ರಾರ: ೪೩೭); ಮೆ:ಲೆ ಹೇಳಿದ ಐದು `ಅರ್ಥಪ್ರೆಕೃತಿ' ಗಳೂ 
ಐದು ಅವಸ್ಕೆಗಳೂ ಕ್ರಮವಾಗಿ ಸೇರಿದರೆ ವಸ್ತುವಿನಲ್ಲಿ ಮುಖ. ಪ್ರತಿ 
ಮುಖ. ಗರ್ಭ, ಅವಮರ್ಶ, ಉಪಸೇಪೃತಿ (ನಿರ್ವಹಣ) “ಸಂಧಿ'ಗಳೆಂಬ 
ಐದು ಎಭಾಗಗಳಾಗುತ್ತವೆ (ಸಂಸಾಟಿ. ೦೬). [Xc.] 

ಪ್ರತಿಮುಖರ (ನಾ). ನಾಯಕ; ಮುಂದಾಳು : ತದ್ವೇತ್ರಹಗ್ತಪ್ರತಿ 
ಮುಖರ ಪ್ರೋದ್ಧತಾಭೀಳಘೋ ಷಂ . . . ಸಭಾವಾಸವಕ್ತ ೦ (೧೦. 
೬-೪). [ಸಂ.7 

ಪ್ರತಿಮೆ (ನಾ). ೧. ಮರ. ಲೋಹ ಮೊದಲಾದುವುಗಳಿಂದ ಮಾಡಿವ 
ಮೂರ್ತಿ; ವಿಗ್ರಹ; ಬೊಂಬೆ ಮೊದಲಾದುವು: “ಅರ್ಚಾ, ಪ್ರತಿಮಾ- 
ಈ ೨ ಪ್ರತಿಮೆಯ ಪೆಸರ್‌'” (ಹಂಯು. ೨೨.೦೩೦); ಅರಸನುಮಿರ್ವರು 
ಮನೆರಡು ಕಾಯ್ದ ಕರ್ಬೊನ್ನ ಪ್ರತಿಮೆಗಳನಪ್ಪವೇಟ್‌ಮೆಂದೂ ತಳಾಜಂಗೆ 
ಬೆಸವೇಟಳ್ಲೊಡಂ (ಕಣ್ಮಾಂಾ- 3೧-೨೦); ಪ್ರತಿಮೆಗಳಬ್ಟುವು ಮೊಲಗಿದುದತಿ 
ರಭಸದೆ ಧಾತ್ರಿ (ಶಂಶಂತ. ೧-೦೩೨); ಕ ಷ್ಣ ಶಿಶುಪಾಲರ ಮಹಾಸಂಗ್ರಾಮ 
ಮಧ್ಯದೊಳು . . .-ಮಿಡುಕಿದವು ಪ್ರತಿಮೆಗಳು (ಕವ್ಮಾಸ. ೦೦-೭೦). 
೨. ಒಂದರಂತೆ ಒಂದು ಇರುವುದು ; ಹೋಲಿಕೆ ; ಸಾದೃಶ್ಯ. 
೩. ಪ್ರತಿಫಲನ ಹೊಂದಿದ ಆಕೃತಿ; ಪ್ರತಿಬಿಂಬ ; ಪ್ರತಿಚ್ಛಾಯೆ. 
೪. ಸ್ವರೂಪ ; ಆಕೃತಿ : ತನ್ನ ನಾಯಕನ ವಿರಹದ 
ಚಿತ್ತದೊಳು ಅವನ ಪ್ರತಿಮೆಯಂ ನೋಡುವುದು ಒಂದು (ಳಾರುತಾ. 
೨೪೩). ೫. ಆನೆಯ ದಂತಗಳ ಮಧ್ಯಪ್ರದೇಶ. ೬. ಆಧುನಿಕ 
ಸಾಹಿತ್ಯದಲ್ಲಿ ಲೇಖಕನಂ ಮನಸ್ಸಿನ ಭಾವನೆಗಳನ್ನು ಕಣ್ಣಿಗೆ ಕಟ್ಟು 
ವಂತೆ ಚಿತ್ರಿಸುವ ರೂಪ, ಚಿತ್ರ ಇತ್ಯಾದಿ.: ತೀರ ವಾಸ್ತವಿಕವಾದ 
ಪ್ರತಿಮೆಗಳಲ್ಲಿ ಐಂದ್ರಿಯಕ ಅನುಭವವು ಮನದಟ್ಟಾಗುವಂತೆ ಕವಿಯು 
ಮಾಡುತ್ತಾನೆ (ನನ್ಶಳಾ, ೩೨); ಭಾಷೆ ಹಾಗೂ ಪ್ರತಿಮೆಗಳ ಧ್ವನಿಪೂರ್ಣ 
ವಾದ ನಿರ್ವಹಣ ತೀರ ಖಚಿತವಾಗಿ ಈ ಕತೆಗಳಲ್ಲಾಗಿದೆ (ಹೊಸ. ೨60) ; 
ತಮಿಳರಿಗೆ ಕದಂಬಮರ ಸಂಗ್ರಾಮವಿಜಯದ ಪ್ರತಿಮೆಯಾಗಿ ಅಡಿಗಡಿಗೆ 
ಕಾಣಿಸಿಕೊಳ್ಳುತ್ತದೆ (ಹಸುಹೊ. ಇ- ಓ ಇದು ಇಂಗ್ಲಿಷಿನ ‘Image’ 
ಎಂಬ ಪದದ ಅರ್ಥಾನುವಾದ. ೭. [ಜೈನ] ಶ್ರಾವಕನು ಸಾಧಿಸ 
ಬೇಕಾದ ಆಧ್ಯಾತ್ಮಿಕೋನ್ನತಿಯ ಸಾಧನೆಯ ಕ್ರಮವಾದ 
ಮೆಟ್ಟಿಲು,-ನೆಲೆ: p “ಪರಿಸ್ಥಿತಿ, ಅನಂಕೂಲ, ಶಾರೀರಿಕ ಮತ್ತು 
ಮಾನಸಿಕವೃತ್ತಿಗಳಿಗೆ ಅನುಸರಿಸಿ ಶ್ರಾವಕಧರ್ಮದಲ್ಲಿ ರೂಪಿ 
ಸಿರುವ ಹನ್ನೊಂದು ನೆಲೆಗಳು” (ಕೈತಕೋ- ಎ೬)- ಇವುಗಳಲ್ಲಿ 
ಶ್ರಾವಕರು ಹಿಂದಿನ ಪ್ರತಿಮೆಗಳಲ್ಲಿನ ಆಚಾರಗಳನ್ನು ಮುಂದಿನ 
ಪ್ರತಿಮೆಗಳಲ್ಲಿಯೂ ನಡೆಸಬೇಕಾಗುತ್ತದೆ. ೧. ದರ್ಶನಪ್ರತಿಮೆ- 
ಮದ್ಯ, ಮಾಂಸ, ಮಧು ಇವುಗಳ ತ್ಕಾಗ. ೨. ವ್ರತಪ್ರಶಿಮೆ- 
ಅಣುವ್ರತ, ಗುಣವ್ರತ. ಶಿಕ್ಷಾವ್ರತಗಳನ್ನು ಸ್ವೀಕರಿಸುವುವಂ. 
೩. ಸಾಮಾಯಿಕ. ಮುಂಜಾನೆ. ಮಧ್ಮುಹ್ನ ಮತ್ತು ಸಂಜೆಯಲ್ಲಿ 
ಸಾಮಾಯಿ:ಕ ಮಾಡುವುದಂ. ೪. ಪ್ರೋಷಧೋಪವಾಸ. ಅಷ್ಟವಿಂ, 
ಚತುರ್ದಶಿ ದಿವಸಗಳಲ್ಲಿ ಉಪವಾಸ ಮಾಡಂವುದು. ೫. ಸಚಿತ್ತ 
ತ್ಯಾಗ - ಕಾಯಿ ಪ ಲ್ಯ. ಹೂವು ಮುಂತಾದುವುಗಳನ್ನು 
ಉಪಯೋಗಿಸದಿರುವುದು. ೬. ರಾತಿ ಶಿ ಭೋಜನತ್ಕಾಗ.-ರಾತಿ ಯಲ್ಲಿ 
ಊಟ ಮಾಡದಿರುವುದು. ೭. ಬ್ರಹ್ಮಚರ್ಮು_ಅವಿವಾಹಿತ 
ನಾಗಿರುವುಮ- ೮. ಆರಂಭತ್ಕ್ಮಾಗ-ಕೃಷಿ, ವಾಣಿಜ್ಯ ಮಂಂತಾದ 
ಹಿಂಸಾತ್ಮಕವ್ಕಾಪಾರಗಳನ್ನು ಮಾಡದಿರುವುದು. ೯. 
ಪರಿಗ ಹತ್ಕಾಗ-ಮನೆ ಮಾರು, ಧನಧಾನ್ಯಗಳ ಮೇಲಿನ ಪ್ರೀತಿಯ 


೬೦೫೦ 


ಪ್ರತಿಯಿನ 


ತ್ಮಾಗ. ೧೦. ಅನುಮತಿತ್ಯಾಗ-ಆರಂಭ, ಪರಿಗ್ರಹ, ವಿವಾಹ 
ಮಂಂತಾದ ಕಾರ್ಯಗಳಲ್ಲಿ ಆಪ್ತರಿಗೆ ಸಮ್ಮತಿ ಕೊಡದಿರಂವುದು. 
೧೧, ಉದ್ದಿಷ್ಟಾಹಾರತ್ಕಾಗ_ತಮ್ಮ ದೆಸೆಯಿಂದಲೇ ಮಾಡಿದ 
ಆಹಾರವನ್ನು ತ್ಮಾಗಮಾಡುವುದು : ಕ್ರಿಯಾದೇವತಾಯೆಂಬುದು 
ಛತ್ರತ್ರಯವಮ;ಂ ಚಕ್ರತ್ರಯಮ:ಂ ಅಗ್ಗಿತ್ರಯಮಂ ಪ್ರತಿಮೆಯ 
ಮೆಂದಿಂಶು ದಶವಿಧಮಕ್ಕುಮಿವು ಶಾಂತಿಹೇತಂಗಳ* (ಹಾವೂತ್ರ: ೨೨೨) ; 
ಅಜ್ಜಣನ್ನಿಭಟಾರರ*" ಪ್ರತಿಮೆ ಮಾಡಿದಾರ್‌ (ಎಇ: 19. ೧೪೦-೫; 7); 
ನೈಷ್ಠಿಕಶನ) ವಳರಲ್ಲಿ ಹನ್ನೊಂದು ತರಗತಿಗಳು೨ಟು. ಈ ತರಗತಿಗಳಲ್ಲಿ 
ತೇರ್ಗಡೆ ಹೊಂದುತ್ತ ಮುಂದೆ ಸಾಗಿದಂತೆ, ಶತ್ರಿವಕನು ತನ್ನ ಆಧ್ಯಾತ್ಮಿಕ 
ಉನ್ನತಿಯನ್ನು ಮಾಡಿಕೊಂಡುತಾಗುವುದು. - ಈ ಹನ್ನೊಂದು ತರಗತಿ 
ಗಳಿಗೆ ಜೈನಪರಿಭಾಷೆಯಲ್ಲಿ “ ಪ್ರತಿಮೆ ಗಳೆಂದು ಕರೆಯುವರು (ಕತತ. 
೪೩೬೭). "ಏಕಿಂದಶನಿಳಯು' ಪರಾ, (ಸಂ. ಪ್ರತಿಮಾ) 


ಪ್ರತಿಯತ್ನ (ನಾ). ೧. ಒಂದು ಪ್ರಯತ್ನಕ್ಕೆ ಪ್ರತಿಯಾಗಿ ಮಾಡುವ 


ಮತ್ತೊಂದು ಪ್ರಯತ್ನ ; ಪ್ರತಿಕ್ರಿಯೆ : ಯತ್ನ ಪ್ರತಿಯತ್ನಗಳು 
ಒಂದಕ್ಕೊಂದಕ್ಕೆ ಸಮನಾಗಿ ಮತ್ತು ವಿರುದ್ಧವಾಗಿ ಇರುವುವು (6750.೬೪). 
೨. ಪ್ರಯತ್ನ; ಉದ್ಯವಂ. ೩. ಸೇಡು ತೀರಿಸಿಕೊಳ್ಳುವುದು ; 
ಪ್ರತೀಕಾರ. ೪. ಅಭಿಲಾಷೆ; ಅಪೇಕ್ಷೆ. ೫. ಸೆರೆಹಿಡಿಯುವುದಂ ; 
ಬಂಧಿಸಂವುದು : “ಪ್ರತಿಯತ್ನಃ-೧. ಆಭಿಲಾಷೆ ೨. ಸೆರೆಹಿಡಿಯುವಿಕೆ” 
(ಸಿರ್ಕಾತಿ. ೪೦೦). ಓ. ವಿರೋಧ; ಪ್ರತಿಭಟನೆ. [ಸಂ.] 


36| ಪ್ರತಿಯಾತನ (ನಾ). ೧. ಸೇಡು; ಮುಯ್ಕಿ : “ಪ್ರತಿಯಾತನಂ ಪ್ರತಿ 


ಪ್ರತಿಯಾತನೆ (ನಾ). ೧. ಪ್ರತಿಯಾತನ ೨ : 


ಪ್ರತಿಕೃತಿಯೆನಲ್ಕೆ ವಖುಯಿ” (ಮಂಗಕಾ. 0೩8.4೬). ವಿ. ಪ್ರತಿರೂಪ ; 
ಪ್ರತಿಬಿಂಬ : “ಪ್ರತಿಬಿಂಬಂ, ಪ್ರತಿರೂಪ) . . . ಪ್ರತಿಯಾತನಂ, 
ಪ್ರತಿಚ್ಛಾಯಂ- ಈ ೯ ಪ್ರತಿಬಿಂಬದ ಪೆಸರ್‌” (ಶಂಾಯು- ೨೦-೦೩೦). 
[ಸಂ.7 

“ಪ್ರತಿಬಿಂಬಂ 6 
ಪ್ರತಿಯಾತನಾ ಪ್ರತಿಚ್ಛಂದಮಾ ಪ್ರತಿಕೃತಿ ಪ್ರತಿಕಾಯಮಾ ಪ್ರತಿಪ್ರಾಣ 
ಮೆಂದೆನಲದೂಂ ಪ್ರತಿಯಪ್ಪ ರೂವೆನಿಕ್ಕುಂ” (ನುಂಗಳಾ, 6-36). ವ 
ವಿಗ್ರಹ. ಪ್ರತಿಮೆ. ಚಿತ್ರ ವಂಂತಾದ ಪ್ರತಿಕೃತಿ : “ಪ್ರತಿಮಾನಂ, 
ಪ್ರತಿಬಿಂಬಂ, ಪ್ರತಿಮಾ, ಪ್ರತಿಯಾತನಾ - . . ಪ್ರತಿನಿಧಿ;- ರ ವಿಷ್ಣು 
ಮೊದಲಾದವರ ಆಕರಗಳಿಗೆ ಸಮನಾಗಿ ಿಲಾದಿಗಳಿಂದ ಮಾಡಿದ 
ಪ್ರತಿಮೆ ಹೆಸರು” (ಸಿಡ್ಕಾಂತಿ- ೩೦೭) - [ಸಂ. ಪ್ರತಿಯಾತನಾ] 


ಪ್ರತಿಯಿಕ್ಕು (ಕ್ರಿ). ಒಂದು ವಸತ್ತಿವಿನ ಸ್ಥಾನಕ್ಕೆ ಮತ್ತೊಂದನ್ನು 


ಇಡು ; ಒಂದರ ಸ್ಥಾನದಲ್ಲಿ ಮತ್ತೊಂದನ್ನು ಭರ್ತಿಮಾಡು : 
ಆಜಯದೆ ದಕ್ಷನ ಶಿರಮಂ ತಆ್‌ಯಲು ಶಿವನಿತ್ತ ನೇಮವಂ ನೆನೆ 
ದಾಗಳ್‌ ಕುಟ್‌ದಲೆಯಂ ಪ್ರತಿಯಿಕ್ಕುತ ಭರದಿಂ ವೀರೇಶನಿತ್ತ ಪ್ರಾಣ 
ವನವಗಂ (ಕ್ಷಣ. ೩-೪೯)- [ಪ್ರತಿ + ಇಕ್ಕು) 


ಪ್ರತಿಯಿಡು (ಕ್ರಿ). ೧. ಹೋಲಿಸಂ : ಪ್ರತಿಯಿಡಲು ಬಾರದ ಮಹಾ 


49 


ಶ್ತ ಪ್ರತಿಯಿನ (ನಾ). 


ಗರ್ವಿತಹೃದಯನಂ ಕಪಟನಂ . ,. . ಸೈರಿಸಿ (ನಿಸಪ್ರ- ೨೩-೪೦)- ಶಿ. 
ತಿರುಗಿ ಬರೆ; ಬೇರೆಯಾಗಿ ಬರೆ: ಬೆಸಗೆ ೧ಂಡಿರ್ದುದಯಕ್ಕೆ ಪೂರ್ವಗದಿತ 
ವ್ಯಾಪಾರಮಂ ಕೂಡಿ ಯೋಜಿಸಿ ನಾಲ್ಕುಂ ಪ್ರತಿಯಿಟ್ಟು (ಕಾತತಿ. ೨೪-೨೭). 
೩. (ತೂಗಲು) ಪಡಿಯಿಡು ; ಬೆಲೆಕಟ್ಟು: ಬುವಂನ ನಿರತಂ 
ತಂದಾವಗಮೊಂದೆಸೆಯೊಳಿಟ್ಟು ತಂನಂ ಪ್ರತಿಯಿಟ್ಟ ವೀರರೊಡನೆ ತೂಗಿ 
ದೊಡೋವತ ವೀರಕ್ಕೆ ಮಾಧವಂ ಗೆಲೆವೇದಂ (ಹ: Ix-i. pv ನ 
[ಪ್ರತಿ 4 ಇಡು] 
ಅಂತರಿಕ್ಷದಲ್ಲಿ ಎರಡನೆಯ ಸೂರ್ಯನಂತೆ 
ಕುಣಿಸುವ ಒಂದು ಉತ್ಪಾತ : ಜಗತಿಯೊಡೆಯನು ಶಿರಸುವಿಲ್ಲದ 


2147) 


ಪ್ರತಿಯೋಗ ೬೦೫೧ ಪ್ರತಿಲೇಖನ 
ಬಿಗಿದ ಹೆಣನಂ ಕಂಡನುದಯಾದ್ರಿಗೆ ತರಣಿ ಬಹ ಸಮಯದಲಿ ಉರುತರಪರ್ವತಂ ಪ್ರತಿರೆವಂಗುಡೆ. , . ಜವದಿನೇಳ್ತರುತಿರ್ದುದು ಸೊರ್ಕಿ 
ಪ್ರತಿಯಿನನುದಯಿಸಿದನು (೧ಸಫು. ೬೦-೦೨). "ಪ್ರತಿಕೋರ್ಯ' ಪರಾ. ದೆಸ್ಕಲಂ (ಕಂಕಂ. ೪-೩). [ಪ್ರತಿರವ + ಕುಡ್ಮು (<ಕೊಡು,)] 
[ಸಂ.) ಪ್ರತಿರಹಿತ (ಗು). ೧. ಎದುರಿಲ್ಲದ; ಸಾಟಿಯಿಲ್ಲದ : ಯೋಗಮಂ 


ಪ್ರತಿಯೋಗ (ನಾ). ೧. ವಿರೋಧ; ಪ್ರತಿಭಟನೆ. ೨. ಸಹಯೋಗ; 
ಸಹಕಾರ. ೩. ಪ್ರತೀಕಾರ- ೪. ರೋಗವನ್ನು ನಿವಾರಿಸುವ 
ಮದ್ದು; ಪರಿಹಾರೌಷಧ. [ಸಂ. 

ಪ್ರತಿಯೋಗಿ (ಗು). ೧. ವಿರೋಧಿಸುವ; ಸ್ಪರ್ಧಿಸುವ. (ನಾ). 
ವಿ. ಸರಿಸಮಾನವಾದುದಂ; ಈಡಾದಂದು : ಹನ್ನೊಂದನೆಯ 
ಶತಾಬ್ದದಲ್ಲಿ ಹೂಗ್ಲಿಯು ನೂತನವಾದ ಸೌಷ್ಠವದಿಂದ ಸಪ್ತಗ್ರಾಮಕ್ಕೆ 
ಪ್ರತಿಯೋಗಿ ನಗರವಾಗಿತ್ತು (ಕಶುಕುಂ- ೫೬0): ೩. ಎದುರಾಳಿ; 
ವಿರೋಧಿ. ೪. ಬೇರೆಯಾಗಿರುವುದು ; ಭಿನ್ನವಾಗಿರುವುದು : 
ಇಲ್ಲಿ ಈಶ, ಜೀವ, ಜಡ ಎಂದು ಮೂರೇ ಪ್ರತಿಯೋನಿಗಳು (ಹಿಂದಸಾ. ೨೭೨). 
೫. [ನ್ಯಾಯ] ಯಾವ ವಸ್ತುವಿನ ಅಭಾವವನ್ನು ಹೇಳಬೇಕೋ 
ಆ ಪದಾರ್ಥ ; ಅಭಾವಕ್ಕೆ ಪಕ್ಕಾದ ವಸ್ತು: ಅನ್ಕೋನ್ಕಾಭಾವ 
ವೆಂಬ ಭೇದಪದಾರ್ಥವು ಪ್ರತಿಯೋಗಿಭೇದದಿಂದ ಬೇರೆ ಬೇರೆಯಾಗಿ 
ಘಟಭೆ:ದ. ಪಟಭೇದ ಎಂದು ಎಭಿನ್ನಗಳಾಗಿದ್ದರೂ ಆಶ್ರಯಭೇದದಿಂದ 
ಬೇರೆ ಬೇರೆಯಲ್ಲವೆಂದು ಇತರರ ಅಭಿಪ್ರಾಯವು (ಹಿಂದಸಾ. ೨೭೦). 

[ಸಂ. ಪ್ರತಿಯೋಗಿನ್‌] 

ಪ್ರತಿರಕ್ಷಣ (ನಾ). ೧. ಕಾಪಾಡುವುದು: ರಕ್ಷಣೆ. 
ಅಪಾಯವೊದಗದಂತೆ ನೋಡಿಕೊಳ್ಳುವುದು ; ಅಪಾಯದ ದೆಸೆ 
ಯಿಂದ ರಕ್ಷಿಸುವುದಂ : ನಾನು... ಭಾರತಸಂವಿಧಾನದ ಮತ್ತು 
ವಿಧಿಯ ಪರಿರಕ್ಷಣ, ಸಂರಕ್ಷಣ ಮತ್ತು ಪ್ರತಿರಕ್ಷಣ ಮಾಡುತ್ತೇನೆಂದೂ... 
ಪ್ರತಿಜ್ಞೆಮಾಡುತ್ತೇನೆ (ರಾರಾನ. ೩೦) - [ಸಂ.] 

ಪ್ರತಿರಕ್ಷಣೆ (ನಂ). ೧. - ಪ್ರತಿರಕ್ಷಣ ೧. ೨. ನ್ಯಾಯಾಲಯ 
ಮುಂತಾದ ಕಡೆಗಳಲ್ಲಿ ಅಪರಾಧವು ಹೊರಿಸಲ್ಪಟ್ಟರೆ ತಾನಂ 
ನಿರ್ದೋಷಿಯೆಂದು ಸೂಧಿಸುವಿಕೆ ; ಅವನಿಗೆ ವಿರೋಧವಾಗಿ ಹೂಡ 
ಲಾದ ಕಾನೂನುಸಂಬಂಧವಾದ ವ್ಯವಹರಣೆಗಳಲ್ಲಿ ಪ್ರಶಿರಕ್ಷಣೆ ಮಾಡಿ 
ಕೊಳ್ಳುವುದಕ್ಕೂಗಿ. . . ಪರಾಮರ್ಶನ ನಡೆಯತಕ್ಕುದು (ಠಾರಾನ- ೦೬) - 

[ಸಂ. ಪ್ರತಿರಕ್ಷಣ] 

ಪ್ರತಿರಕ್ಷೆ (ನಾ). ೧. ಇ ಪ್ರಶಿರಕ್ಷಣ ೧ : ನನಗೆ ತಿಳಿದ ಮಟ್ಟಿಗೆ ಪ್ರತಿ 
ರಕ್ಷೆಯ ಸನ್ನಾಹವನ್ನು ಪೂರೈಸಿ ಹಾಸಿಗೆಯನ್ನು ಆಶ್ರಯಿಸಿದೆನು (ನಂಟರು. 
೪6). ವಿ.ಸ ಪ್ರತಿರಕ್ಷಣೆ ೨ : ಬಂದೀಕರಣ ಮಾಡಿದ ಯಾವ ವ್ಯಕ್ತಿ 
ಯನ್ನೂ. . . ಆ ವ್ಯಕ್ತಿಯು ತನಗೆ ಇಷ್ಟವುಳ್ಳ ಲಾಯರ ಪರಾಮರ್ಶ 
ವನ್ನು ಕೇಳುವ ಮತ್ತೂ ಆತನಿಂದ ಪ್ರತಿರಕ್ಷೆ ಪಡೆಯುವ ಅಧಿಕಾರವು ಆ 
ವ್ಯಕ್ತಿಗಿಲ್ಲದಂತೆ ವರಾಡತಕ್ಕುದಲ್ಲಿ (ಕಾರಾನ- ೦೨). [ಸಂ. ಪ್ರತಿರಕ್ಷಾ] 

ಪ್ರತಿರಣನೆ (ನಾ). ಪ್ರತಿಧ್ವನಿ; ಅನುರಣನ : ಮೃದಂಗವನ್ನು ಸರಿಯಾಗಿ 
ತಯತಾರಿಸಿದ್ದರೆ, ಅದರ ನಾದಭಾಗವು ಒಂದೇ ಸಮನಾದ . . . ಪ್ರತಿರಣನೆ 
ಗೊಳ್ಳುವ ತುಂಬುನಾದವನ್ನು ಕೊಡುತ್ತದೆಂದೂ ಅವರು ಚಿೆನ್ನನ್ನಿಗಿ 
ಬಲ್ಲರು (ಸಂಗತ: ೦೧೨). [ಸಂ. ಪ್ರತಿರಣನ) 

ಪ್ರತಿರಣಿತ (ನಾ). ಮಾರ್ದನಿಗೊಂಡುದು; ಪ್ರತಿಧ್ವನಿತವಾದುದು : 
ಮಹಾಧ್ವಾನಮಸುರನಂಸಿರಿಂದುರ್ಕಿ ರೋದಿಸಿತು, ಗಗನಗಿರಿವನಗುಹಾ 
ಮುಖಂಗಳಿಂ ಪ್ರಶಿರಣಿತಮಾಗಿ | (ಶ್ರೀರಾಮಾ, ೨೩೮೨೨೬೯೪). [ಸಂ.7 

ಪ್ರತಿರವ (ನಾ). ಪ್ರಶಿಧ್ವನಿ :  ಬಂಹಿಮವನ್ಮಂದರಕಂದರಪ್ರತಿರವಂ 
ಕೂಟಕ್ಕೆ ಮೆಯ್ಕೊಡ್ಡೆ ಪಂಚಮಮಾಾಂಗಲ್ಯದೊಳಿಂದ್ರಗಾಯಕರದೇನಿಂಬಿಂ 
ನಯಬೆತ್ತರೋ (ಣಂತಿಪು. ೦೦-೩೩) - [ನಂ.7 

ಪ್ರತಿರವಂಗುಡು (ಕ್ರಿ). ಮಾರ್ವನಿಯಂನ್ನು ಕೊಡು ; ಪ್ರಃಿಧ್ವನಿಸು : 


೨. [ರಾಜನೀ] 


[a 


ಕೊಡುವ ದೇವಿಗಂ ಪ್ರತಿರಹಿತಯೋಗಿಗಳ ಗುರುರೊಪಗಂ.. . ನಮೋ 
ನಮೊಯೆಂದೆನು (ಕ್ಕತ್ಳ. ೨-೨-೩೪). (ನಾ). ೨. .ಸಾಟಿಯಿಲ್ಲದವನು; 
ಅಸದೃಶನಾದವನು : ಪ್ರತಿರಿತ ನಂತವಿಹಿತ ಶರಣಾಗು 
ಗುರುಮೂರ್ತಿ ಪಂಪಾಪುರಾಧೀಶ್ವರ (ಹಕಕಾ. ೦-೩). [ಸಂ.] . 
ಪ್ರತಿರೂಪ (ಗು). ೧. ತದ್ರೂಪವಾದ ; ಸದೃಶವಾದ : ನಿರಂತರಂ 
ಪಾರ್ವ ಪುರುಣರಾಕ್ಷಸರನೀಕ್ಷಿಸಿದ ಪ್ರತಿರೊಪಶೂದ್ರಕು (ಕಾವ್ಯಾ. 
5೩9). (ನಾ). ೨. ಪ್ರತಿಮೆ; ವಿಗ್ರಹ : ಅಂತು ತಾಮ್ರ ನುಯಗುಹ್ಯ 
£ಪ್ರತಿರೂಪಂ ಕಿಚ್ಚೆಂಗೆ ತೋಣದರಗು ಕರಗುವಂತೆ ಕರಗಿ ಪೊನಲ್ವಧಿಯೆ 
(ಕಾಂತಿಫ್ರು. ೬-೨೪ ನ); ನೆನೆದ ಘಳಿಗೆಯೊಳುತ ಕಟ್ಟುಕ್ಕಿನಲಿ ಸರ್ವಾವಯ 
ವವನು ಸಂಜನಿಸಿದನು ಪ್ರತಿರೂಪವನು ಪವಮಾನನಂದನನ (ಕುವ್ಮಾಗ. 
೧೧-೩೭). ೩. ಪ್ರತಿಬಿಂಬ: “ಪ್ರತಿಬಿಂಬ. ಪ್ರತಿರೂಪಂ. .. 
ಪ್ರತಿಚ್ಛಾಯಂ - ಈ ೯ ಪ್ರತಿಬಿಂಬದ ಪೆಸರ್‌” (೫ಠಯ: ೨೦-೦೩೦). 
೪. ತದ್ರೂಪವಾಗಿ ಇರುವುದಂ; ತದ್ವತ್ತಾಗಿರಂವುದು : ಪ್ರತಿಮಾ 
ರೂಪಮಂಘಾತಿಪ್ರತಿರೂಪದ ಗರ್ವಪರ್ವತಾರೂಢತೆಯಂ ಶತಖಂಡಂ 
ಮಾಡಿದುವು (ಕಾಂತಿತು- ೦೨-೩೨); ಆಳು ಸೂಳೆಯು ನಾಯಿ ಕೋಳಿ 
ಜೋಯಿಸ ವೈದ್ಯ ಗೂಳಿಯು ತಗರು ಪ್ರತಿರೂಪ ಕಂಡರೆ ಕಾಳಗವೆಂದ 
(ಸರ್ವಶ್ಚಿ. ೦೩೧೭). [ಸಂ.] 
ಪ್ರತಿರೂಪು (ನಾ). ಪ್ರತಿಬಿಂಬ : ಅಂಬುರುಹದೊಳಾ ಪ್ರತಿರೂಪು ಕರಂ 
ಬಿಂಬಿಸೆ ಕಣ್ಣೆ ಡ್ಡಂಬಡೆದುದು (೩ಯಕಾ. ೦-೪೩). [ಆಸಂ. ಪ್ರತಿರೂಪ) 
ಪ್ರತಿರೋಧ (ಗು). ೧. ತಡೆಯುವ; ನಿರೋಧಿಸುವ : ನೀವು ನಿಮ್ಮ 
ಘ್ರಾಣೇಂದ್ರಿಯವನ್ನು ಚಳಿಗೂ, ಕಾವಿಗೂ ಬೀಳದಂತೆ ಮಾಡಿ ಮಾಡಿ 
ಅದರ ಪ್ರತಿರೋಧಶಕ್ತಿಯನ್ನೇ ಕಳೆದಿದ್ದೀರಿ (ರಳಕ್ಕೆ. ೪). (ನಾ)- 
ವಿ. ವಿರೋಧ; ಪ್ರತಿಭಟನೆ. ೩. ಅಡಚಣೆ ; ಆಡ್ಡಿ ; ತಡೆ. 
೪. ಎದುರಾಳಿ; ವಿರೋಧಿ. ೫. ಆಕ್ರಮಣ. ೬. ತಿಶಸ್ಮಾರ.' 
೭. ಕಳ್ಳತನ ; ಚೌರ್ಯ. [ಸಂ.] 
ಪ್ರತಿರೋಧಕ (ಗು). ೧. ತಡೆಯುವ ; ಅಡ್ಡಿಪಡಿಸುವ, (ನಾ). 
೨. ತಡೆ; ಅಡ್ಡಿ; ಅಡಚಣೆ. ೩. ಎದುರಾಳಿ; ವಿರೋಧಿ. 
೪. ತಡೆಯುವವನು; ಅಡ್ಡಿ ಪಡಿಸುವವನು. ೫. ಕಳ್ಳ; ದರೋಡೆ 
ಕೋರ: “ಏಕಾಗಾರಿಕಃ, ತಸ್ಕರಃ, ದಸ್ಕ್ಮುಃ, ಪ್ರತಿರೋಧಕ; . , . ಸ್ತೇನೆಃ 
— ಈ ೧೦ ಕಳ್ಳಂ” (ಹರಾಯು- ೩೬-೦೮೩). [ಸಂ.] 
ಪ್ರತಿರೋಧಿ (ನಾ). ಕಳ್ಳ; ದರೋಡೆಕೋರ : “ ಚೋರಃ, ಐಕಾಗಾರಿಕಃ, 
. ಪ್ರತಿರೋಧೀ, ಪರಾಸ್ಮಂದೀ, ಪಾಟಚ್ಚರ।, ಮಲಿಮ್ಗ ಚಃ -೧೦ 
ಕಳ್ಳನ ಪೆನರುಗಳು” (ಸಿಣ್ಮಾಂತಿ. ೩09). [ ಸಂ. ಪ್ರತಿರೋಧಿನ" ] 
ಪ್ರತಿರೋಧಿಸು (ಕ್ರಿ). ತಡೆ : ಅಡ್ಡಿಪಡಿಸು : ಪ್ರತಿರೋಧಿಸಿ ವಜ್ರದ 
ಪರ್ವತುಗಳಿನಿತಾನುಮಿರ್ದೊಡವನವಯವದಿಂ ಸ್ವತನುವೆ ಭೇದಿಸಲಾರ್ಪ 
ಪ್ರತಿಘಾತದಿನಾದಮೆಸೆದನಿಂದ್ರಪ್ರತಿಮಂ (ಶಂದ್ರಪು. ೦೪-೩೩)- 
[ಸಂ. ಪ್ರತಿರೋಧನ 3. __ಇಸ್ಕು) 
ಪ್ರತಿಲಿಪಿ (ನಾ). ವೂಲದಾಖಲೆಯ ನಕಲು : ಅಂಥ ವರದಿಯು 
ತಲಪಿದ ತರುವಾಯ ರಾಷ್ಟ್ರಪತಿಯವರು, ಆದರ ಒಂದು ಪ್ರತಿಲಿಪಿ 
ಯನ್ನೂ . . . ಸಂಸತ್ತಿನ ಪ್ರತಿಯೊಂದು ಸದನದ ಸಮಕ್ಷಮ ಇರಿಸುನಂತೆ 
ಏರ್ಪ ಡಿಸತಕ್ಕುದು (ಕಾಢಾನ, ೦೪6)- [ಸಂ.] 
ಪ್ರತಿಲೇಖನ (ನಾ). ೧. ಪ್ರತಿಲಿಪಿ. ೨. [ಜೈನ] ಪ್ರತಿನಿತ್ಯವೂ ಭೂ 
ಶಂದ್ಧಿ. ಉಪಕರಣಗಳ ಶುದ್ಧಿ ಮುಂತಾದವನ್ನು ಮಾಡುವುದು: 


ಪ್ರತಿಲೇಖನೆ 


ಪ್ರತಿಲೇಖನದೊಳನಾಲೋಕಿತಮನುಚಿತೆವೆಂದು ಪಲವು ಕಣ್ಬ ಡೆದವೊಲಾ 
ಯತಿಪತಿಯ ದಯಾಧ್ವಜಮೇನತಿಶಯಮಾದತ್ತೊ ಮೇದುರಂ 
ಮಾಯೂರಂ ( ಮಣ್ಣಿ. ೦೦-೦೩೩) ; ನೋಡದೆ ಪ್ರತಿಲೆ:ಖನವನು 
ಮಾಡದೆ ಕೂಡಿ ಪೂಜೋಪ£ರಣವ ರೂಢಿಯೊಳಿಡುವುದು ತೆಗೆವುದು 


ಮೆಂಬಿದು ನೋಡಲು ಗ್ರಹಣಾತಿಚಾರ (ರ್ಠಾರಣ. ೦೦-೩೦೪). [ಸಂ.] 
ಪ್ರತಿಲೇಖನೆ (ನಂ). * ಪ್ರತಿಲೇಖನ ೨: ನೋಡದೆ ಪ್ರತಿಲೇಖ 
(೫೫. ಪ)ನೆಯಂ ಮಾಡದೆ ಮಡಗಿಡುವ ಕೊಳ್ಳೆ ಪಾಸುವುದುಂ 


ಕೊಂಡಾಡದುದುಂ ನೆನೆಯದುದುಂ ಕೇಡಿನಿತುಂ ಪ್ರೋಷಧೋಪವಾಸವ್ರತ 
ದೊಳ್‌ (ಸುಕುರತಿ. ೬-೨೩) [ಸಂ. ಪ್ರತಿಲೇಖನ] 
ಪ್ರತಿಲೇಖಸು (ಕ್ರಿ)- [ಜೆ [ನ] ಪ್ರತಿನಿತ್ಯವೂ ಭೂಶುದ್ಧಿ ಉಪಕರಣ 
ಗಳ ಶುದ್ಧಿ ಮುಂತಾದುವನ್ನು ಮಾಡು : ನೋಡದೆ ಪ್ರಶಿಲೇಖಿಸದೆ 
ಮೂತ್ರ ಪುರೀಷಂಗಳಂ ಕಳೆವ ಅಪ್ರತ್ಯವೇಕ್ಷಿತಾಪ್ರಮಾರ್ಜಿತೋತ್ಸ 
ರ್ಗಮುಂ ನೋಡದೆ ಪ್ರತಿಲೇಖಿಸದೆ ಚಿನ್ಮಯಾರ್ಹದಾಚಾರ್ಯಾದಿ 
ಪೂಜೋಪರರಣಂಗಳುಮಂ , , , ಕೊಳ್ವ ಅಪ್ರತ್ಯ್ಮವೇಕ್ಷಿತಾಪ್ರಮಾರ್ಜಿ 
ತಾದಾನಮುಂ (ತತ್ತ್ವಶ್ರ. 364) ; ನೋಡದೆ ಪ್ರತಿಲೇಖಸದೆ ಪೂಜೋಪ 
ಕರಣಂಗಳಂ ಕೊಳ್ವ ಆಅಪ್ರತ್ಯವೇಕ್ಷಿತಾಪ್ರಮಾರ್ಜಿತಾದಾನಮುಂ ... 
ಇವಯ್ದು ೦.೨ ಪ್ರೋಷಧೋಪವಾಸದತಿಚಾರಮಕ್ಕುಂ ( ಶಸಾರ. ೩೦೬) ; 
ಹಾಸಿಕೆಯನು ಹಾಸಿಕೊಂಬಲ್ಲಿ ತೆಗೆದಿಡುವಾ ಸಮಯದಿ ಠಾವ ನೋಡಿ 
ಲೇಸಾಗಿ ಪ್ರತಿಲೇಖಸದಿರಿಸುವುದದು  ಸಂಸ್ತರಣವುಯೆಂಬ. ದೋಷ 
(ರಾರಕಾ- ೦೦-೩3೦). [ಪ್ರತಿಲೇಖನ ಮ __ಇಸ್ಕು) 
ಪ್ರತಿಲೋಮ (ಗು). ೧. ಯಥಾಕ್ರಮವಲ್ಲದ ; ನಿಯಮಕ್ಕೆ 
ವಿರುದ್ಧವಾದ: "ಪ್ರತಿಲೋವಂವಿವಾಹ' ಪರಾ. ೨. ನಿಮ್ನವರ್ಗದ. 
(ನಾ). ೩. ನಿಯೆಮವಿರಂದ್ಧವಾದುದು ; ಯಥಾಕ್ರಮವಲ್ಲದುದು: 
*`ಪ್ರತಿಕೂಲಂ, ಪ್ರಶಿಲೋಮಂ, ಪ್ರತೀಪಂ, ಪ್ರಸವ್ಮಂ - ಈ ೪ 
ಪ್ರತಿಕೂಲಂ” (ಹಲಾಯು. 035-860) ; ವಾಯುವು ಊರ್ಧೆವಂುಖವಾಗಿ 
ಶ್ಲೇಷ್ಠವನ್ನು ಪ್ರತೆಲೋಮವಾಗಿ ಶಿರಸ್ಸಿಗೈದಿಸಿ ತಮಕವೆಂಬ ಶ್ವಾಸ 
ವನ್ನುಂಟುಮಾಡುವುದು ' (ಕ್ಕಿ. ೨೪) ; ಪತ್ರಿಯೋಗಿಕವಎಜ್ಞಾನವು 
ಪ್ರತಿಲೋಮವಾಗಿ ಬೆಳೆದಿದೆ (8೧89: ೦೨೯). ೪. ಹಿಂದೂಜನಾಂಗ 
ದಲ್ಲಿರುವ ನಾಲ್ಕು ವರ್ಣಗಳಲ್ಲಿ ಮೇಲುವರ್ಣದ ಹೆಣ್ಣನ್ನು 
ಕೀಳ:ವರ್ಣದ ಗಂಡಿಗೆ ಕೊಟ್ಟು ಮಾಡುವ ಮದುವೆ: 'ಅನು 
ಲೋಮ' ಸಲ್ಲುವುದು ; "ಪ್ರತಿಲೋಮ`ಶಾಸ್ತ್ರಕ್ಕೆ ವಿರೋಧ (ವ್ಯಾಸಶಿ. 
36); ಈ ವಿವಾಹಗಳೇ ಅನುಲೋಮ ಪ್ರತಿಲೋಮಗಳೆಂದು ಹೆಸರು 
ಪಡೆದಿರತಕ್ಕವು (ಉಾಂಕ್ರ, ೬೦)- [ಸಂ.7 
ಪ್ರತಿಲೋಮಕ್ರಿಯೆ (ನಾ). ವಿಪರೀತವಾದ ಕಾರ್ಯ ; ವಿರುದ್ಧ 
ಮುದ ಕೆಲಸ : ಭಾಗಾಹಾರವು ಗುಣಾಕಾರದ ಪ್ರತಿಲೋಮಕ್ರಿಯೆ 
(ಇನ್‌ವರ್ಸ್‌ ಪ್ರೋಸೆಸ್‌) (ಕ0ಕೋ. 1, 9)- (ಸಂ, ಪ್ರಶಿಲೋಮಕ್ರಿಯಾ] 
ಪ್ರತಿಲೋಮಜ (ನಾ). ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು 
ಶೂದ್ರ ಎಂಬ ನಾಲ್ಕು ವರ್ಣಗಳಲ್ಲಿ ಮೇಲುವರ್ಣದ ಹೆಣ್ಣಿನಲ್ಲಿ 
ಕೀಳುವರ್ಣದ ಗಂಡಿನಿಂದ ಹುಟ್ಟಿದವನಂ. Xo.) 
ಪ್ರತಿಲೋಮವಿವಾಹ (ನು). - ಪ್ರತಿಶೋಮ ೪ : ಪ್ರತಿಲೊಂದು 
ವಿವಾಹಗಳು ಎಂದೂ ಅಷ್ಟು ಮನ್ನಣೆಯನ್ನು ಪಡೆಯಲಿಲ್ಲ (ಕರ್ಣಾಫೂ. 
೧೦೭); ಹಿಂದೆ ಅನುಲೋಮವವಾಹಗಳು ಜಾರಿಯಲ್ಲಿದ್ದು ಪ್ರತಿಲೋಮ 
ವಿವಾಹೆಗಳು ನಿಷದ್ಧವಾಗಿದ್ದವು (ಠಾರೆ೨- ೩೫). [ಸಂ 
ಪ್ರತಿಮೂಪಮಾಲಂಕಾರ (ನಂ). ಇ ಪ್ರತಿವಸ್ತೂಪವೆಂ ; ಉಪಮಾ 
ನೋಪಮೇಯವಾಕ್ಕಂಗಳೂಳ* ಒಂದೇ ಸಾಧಾರಣಧರ್ಮವಾಗಿ ಬೇಆ3 
ವೇಆ್‌ ಪೇಟಾರೆ ಪ್ರತಿವಸ್ತೂಪವಕಾಲಂಕಂರಂ (ಪರತ. ೯೦ ವೃತ್ತಿ); ವರ್ಣಾ, 


೬೦೫೨ 


20 


26 


ಪ್ರತಿವಾದಿಸು 


ವರ್ಣವ್ಮಪರವಾದ ವಾಕ್ಯಗಳು ಪ್ರತ್ಯೇಕ ಪ್ರತ್ಯೇಕವಾಗಿದ್ದು ಅವುಗಳಲ್ಲಿ 
ಸಮಾನಧರ್ಮವೂ ಪ್ರತ್ಮೇಕ ಪ್ರತ್ಯೇಕವಾಗಿ ಉಕ್ತವಾಗಿದ್ದರೆ ಪ್ರತಿವಸ್ತೂ 
ಪಮಾಲಂಕಾರವಾಗುವುದು (ಕಂಡ. ೨೬೦) - [ಸಂ.) 
ಪ್ರತಿವಸ್ತೂಪಮೆ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ 
`' ಒಂದಂ : ಯಾವುದಾದರೂ ಒಂದು ವಸ್ತುವನ್ನು ಕಂರಿತು ಹೇಳಿ 
ಅವಕ್ಕೆ ಸಮಾನವಾದ ಧರ್ಮವುಳ್ಳ ಇನ್ನೊಂದು ವಸ್ತ್ರವನ್ನು 
(ಪ್ರತಿವಸ್ತ್ತಿವನ್ನು) ತಿಳಿಸುವುದರ ಮೂಲಕ ಅವುಗಳ ನಡುವಣ 
`ಸುವ್ಯಾವು ಪ್ರತೀತವಾಗಂವತೆ ವರ್ಣಿಸಂವುದಂ : ಪ್ರತಿವಸ್ತೂಪವಿ 
ತಾಲಂಕೃತಮಿಂತಳ್ಕ್ಯಂ  ಧರಾಧಿಪಾ ನಿನ್ನನ್ನಂ ವಿತತಯಶನಿಲಯ 
ತಾರಾಪತಿ ದಿನಕರಸದೃಶತೇಜನೆಂಬುದುಮುಂಟೇ (ಪ್ರತಿವಸ್ತೂಪಮೆ) 
(ಕರರ: 4-69) ; ಪ್ರತಿವಸ್ತೂಪಮೆಗೆ . . ನಿನ್ನನ್ನನೊರ್ವನುಂ ಸಂಪನ್ನ 
ಗುಣಂ ಪುಟ್ಟಿಲರಿಯನಿನ್ನುಂ ಮುನ್ನುಂ ಸನ್ನುತನಮೇರುಭೂರುಹದನ್ನವು 
ಪೆಜತಾವಮರನುಮೇಂ ಪುಟ್ಟುಗುಮೇ (೫ಣ್ಣನ. ೬೩6೩) ; ಉಪ 
ಮಾನೋಪಮೇಯ ಪರವಾಕ್ಯಂಗಳೊಳ್ಳಮಾನಧರ್ಮಮೊಂದಾಗಿರೆಯದು 
ಪ್ರತಿವಸ್ತೂಪಮೆ:ಯೆನಿಪುದು (ಅಶ್ರತಿ: `೬೦-೬೭)- [ಸಂ. ಪ್ರತಿವಸ್ತೂ ಪಮಾ] 
ಪ್ರತಿವಾದ (ನಾ). ೧. ಒಂದು ಹೇಳಿಕೆಗೆ ವಿರುದ್ಧವಾದ ಹೇಳಿಕೆ ; 
ಒಂದಂ ಅಭಿಪ್ರಾಯವನ್ನ ಖಂಡಿಸಿ ಹೇಳುವ ಮಾತು: ಶ್ರುತಿ. 
ಮೂಲವಾಗಿರಲಿಲ್ಲ ನೋಡೆನ್ನ ಪ್ರತಿಜ್ಞೆಯನೆಲ್ಲರುಂ ಪ್ರತಿವಾದಮೆಂದೆ 
ನಲಾಗದಿದನಿಂತು (ಏಸಪು. ೩೪-೩೪)- ವಿ. ಪ್ರತ್ಯುತ್ತರ : “ಪ್ರತಿವಾದಃ 
ಪಡಿನುಡಿ” (ಕಾಕಕ್ಕ. ೦೬೧) ೩. ನ್ಯಾಯಾಲಯ, ಆಯೋಗ 
ಮೊದಲಾದ ಕಡೆ ಕಕ್ಷಿದಾರನ ಕಡೆಯ ನ್ಯಾಯವಾದಿಯಂ ವಾದಕ್ಕೆ 


ಪ್ರತಿಕಕ್ಷಿಯ ವಕೀಲನು ಕೊಡುವ ಎದಂರುತ್ತರ : ಅವನು ತನ್ನ 
ಪ್ರತಿವಾದ ಮುಗಿಸಿದ ನಂತರ ಪ್ರತ್ಯುತ್ತರ ನೀಡವ ಸಲುವಾಗಿ 


ಸರ್ಕಾರಿವಕೀಲ ನಿಂತನು (ಶೃಶರು. 3). [ಸಂ.] 
ಪ್ರತಿವಾದಿ (ನಾ). ೧. ತನ್ನ ಸಿದ್ಧಾಂತವು ಸರಿಯೆಂದು ವಾದಿ 
ಸಾತ್ತಿರಂವವನಿಗೆ ವಿರುದ್ಧವಾಗಿ ಅದು ಸರಿಯಲ್ಲವೆಂದು ವಾದಿಸು 
ವವನು; ವಾದಿಯ ಮತವನ್ನು ಖಂಡಿಸುವವನು. -ಆಕ್ಷೇಪಿಸು 
ಪವನು:ಶತಮತಿವೆರಸು ಮೂವರುಂ ಪ್ರತಿವಾದಿಗಳನಪ್ರತಿಹತಪ್ರತಿಭೆಯಿನ 
ಪಗತಪ್ರತಿಭರ್ಮಾಡಿ (ಆಂಫ. ೨-00 ವು; ಕಂಡಲ್ಲದಅಸಯೆನೆಂಬರ್‌ ಎಂಬ 
ನಾಣ್ಣಾಡಿಯಂ ಪೋಲ್ಕುಮೆಂಬುದುಂ ಪ್ರತಿವಾದಿ ನಿರುತ್ತರನಾಗಿ- ಪಕ್ಷಪರಿ 
ತ್ಯಾಗಂ ನಿಗ್ರಹಸ್ಮಾನಮೆಂಬುದಅಔಂ ನಿಗ್ರಹಸ್ಥಾನಮನೆಯ್ದಿಯುಮಿಂರದೆ 
. ಸುಗತಮತಮಂ ಪಿಡಿದು (ಕಾಂತಿಫ್ರಿ. 6-090 5); ವಾದವೆಂಬ ವಿಚಾರ 
ಗುರು ಶಿಷ್ಯರುಗಳಿಗೂ ವಾದಿ ಪ್ರತಿಎಾದಿಗಳಿಗೂ ನೆದೆಯಂವುದಾ (ಹಿಂರಸಾ. 
00೭). ೨. ವಿರುದ್ಧವಾಗಿ ಮಾತನಾಡಂವವನು; ವಿರೋಧಿಸುವವನು; 
ಅಸಮ್ಮತಿಯನು ಸ ಸೂಚಿಸುವವನು : ಗಾಬರಿಗೊಳಬೇಡ ನಾಚಿಕೆಯನು 
ಬಿಡು ಪ್ರತಿವಾದಿಯನು ಕಡೆಗಣಿಸು (ಇಂಕಾಶ- 0೭೬೨೬೬); ಸುಸಂಬದ 
ವ್ಯವಸ್ಥೆ ಯನ್ನು ತೋರಿಸಿ ಈ ಸೂಚಿಯನ್ನು ಬಣ್ಣಿಸುವ ಪ್ರತಿವಾದಿಗಳ. 
ಇದ್ದಾರೆ (ಗ್ರಂತಾರಿ ar). ೩. ನ್ಯಾಯಾಲಯ, ಆಯೋಗ ಮೊದ 
ಲಾದ ನ್ಯಾಯನಿರ್ಣಯಸ್ಮಾನಗಳಲ್ಲಿ ಬೇರೊಬ್ಬನಿಂದ ಆರೋಪ 
ವನ್ನು ಹೆೊಂದಿರುವವನು ; ಆರೋಪಿತ : ವಾದಿ ಮತ್ತು ಪ್ರತಿ 
ವಾದಿಗಳು ಸೇಕಟದಿಂದ ಸುತ್ತಾಡುತ್ತಿದ್ದೆರು (ಫುನರು. 3a) ; ವಾದಿಯು 
ತನ್ನ ದಾವಾ ಅರ್ಜಿಯಲ್ಲಿ ಅಂಥಾ ಮನ:ಷ್ಯನನ್ನು ನೇಮಿಸಿದ್ದರೆ, ಪ್ರತಿ 
ವಾದಿಯು ಸಹ ಒಬ್ಬನನ್ನು ನೇಮಿಸಬೇರಿಂದು 
ತಿಳಿಸತಕ್ಕದ್ದು (೧್ರಾಮಾಕ. ೦೭). 
ಪ್ರತಿವಾದಿಸು (ಕ್ರಿ) - 
ಮಾತನಾಡು : 


ಸವುನ್‌ ಮೂಲಕ 
[ಸಂ. ಪ್ರತಿವಾದಿನ್‌] 
೧. ಎದುರಿಸಿ ಮಾತನಾಡು; ಎರಂುದ ವಾಗಿ 


p € 
ಕೆಡೆನುಡಿಯದೆ ಅನ್ಯರ ಪ್ರತಿವಾದಿಸದಿದ್ದರೆ ಏನ 


ಆತನಿಗೆ 


ಪ್ರತಿವಾಸುದೇವ 


ಮಾಡನಯ್ಮಾ ಲಿಂಗವು (04ರ: ೨೩೬). ೨. ಒಬ್ಬನ ಸಿದ್ಧಾಂತ 
ವನ್ನು ಖಂಡಿಸಿ ಮಾತನಾಡು ; ಒಬ್ಬನು ಪ್ರತಿಪಾದಿಸುವ ವಿಷಯ 
ವನ್ನು ಒಪ್ಪದೆ ನಿರಾಕರಿಸು: ಮತಮತಾಂತರಗಳ ಸಂಘರ್ಷಣದ 
ಯುಗದಲ್ಲಿ . . . ಒಬ್ಬ ನು ಒಂದನ್ನು ಕುರಿತು ವಾದಿಸುವುದು 
ಮತ್ತೊಬ್ಬನು ಆದನ್ನು ಪ್ರತಿವಾದಿಸುವುದು ... ಎಲ್ಲ ಮತಗಳಲ್ಲಿಯೂ 
ಕಂಡುಬರುವ ಮಾತು (40ಹಸ- 0೦೪೬); ಶೂನೃವಾದಿಗಳಾದ ಬೌದ್ಧರು 
"ಸರ್ವಂ ಶೂನ್ಯಂ' ಎಂದು ವಾದಿಸಿದರೆ ಸಾಂಖ್ಯರು "ಸರ್ವಂ ಸತ್ಯಂ' 
ಎಂದು ಪ್ರತಿವಾದಿಸುತ್ತಾರೆ (ಳಾರದ- ೦3೫): (ಪ್ರತಿವಾದ --. ಇಸ್ಕು) 

ಪ್ರತಿವಾಸುದೇವ (ನಾ). -ಪ್ರತಿನಾರಾಯಣ: ತನ್ನಿವಾಸಿಗಳ ದೇಹಾಯುಃ 
ಪ್ರವಕಾಣಂಗಳುಮುಂ ಸುಖದುಃಖಾದಿಗಳುಮಂ ಶೀರ್ಥಕರ ಚಕ್ರಧರ .ಬಲ 
ದೇವ ವಾಸುದೆ:ವ ಪ್ರತಿವಾಸುದೇವ ಕಥಾಸಂಬಂಧವೂವಮುಂ ನಿರ್ಣಯೆಂ 
ಮಾಡಿದಾಗಳ್‌ (ಅಕ್ರ. ೦೦-೬೩ ನ); ಬಲದೇವರುಂ ನಂದಿಪ್ರಮ:ಖನವ 
ವಾಸುದೇವರುಂ ಶ್ರೀಕಂಠಪ್ರಮುಖನವಪ್ರತಿವಾಸುದೇವರುಂ ಅಪ್ಪರ್‌ 
(ತತ್ತ ಶ್ರ. ೦೪೪). [ಸಂ.7 

ಪ್ರತಿವಿತರ್ಕಿತ (ಗು). ,ಚೆನ್ನಾಗಿ ಚರ್ಚಿಸಿದ, - ವಿಚಾರ ಮಾಡಿದ: 
ಪ್ರತಿವಿತರ್ಕಿತ ಲಕ್ಷಣಲಕ್ಷ 8(ನಾ]ಶ್ರಿತಮಹಾನೃಪತುಂಗಸಭಾಸದಂ (ಕಬರಾ- 
೩-೨೦೪). [ಸಂ.] 

ಪ್ರತಿಎದ್ಯೆ (ನಾ). [ಜೈನ]ಮಾಯೆಯಿಂದ ಏನನ್ನಾದರೂ ಸೃಷ್ಟಿಸುವ 
ಎದೈಗೆ ವಿರುದ್ಧವಾಗಿ ಅದನ್ನೆಲ್ಲ ನಾಶಪಡಿಸುವ ವಿದ್ಯೆ : ಪ್ರತಿಎದೈೆ 
ಯನಾಕೆ ಕುಲಕ್ಷತಿಯು ಪತಿಗಪ್ಪ ಹಾನಿಯಂ ಬಗೆಯದೆ ದುರ್ಮತಿ 
ಕೆೊಟ್ಟಿಳ್‌ (ಶಂಕರ. ೦೦-೦೯೩). [ಸಂ. ಪ್ರತಿವಿದ್ಯೂ) 

ಪ್ರತಿವಿಷ (ನಾ). ವಿಷವನ್ನು ಪರಿಹರಿಸುವ ವಿಷ: ಪ್ರತಿವಿಷಮಗ್ನಿಗಗ್ನಿ 


ವಿಷಕಂ ವಿಷಮೆಂಬವೊಲಾ ನಿಶಾಚರಂಗತಿಬಲರೀ ನಿಶಾಟರಿವರಕ್ಕೆ 
(2ಂಶಥಾ- 0೨-೪)- [ಸಂ.] 

ಪ್ರತಿವಿಷೆ (ನಾ). ಒಂದು ಬಗೆಯ ಗಂದಿಗೆಪದಾರ್ಥ; ಅತಿಬಜೆ : 
“ವಿಶ್ವ, ವಿಷಾ, ಪ್ರಕಿವಿಷಾ . . . ಮಹಾೌಷಧಂ--ಆ ಅತಿಬಜೆ ಹೆಸರು; 


ಗ್ರಂಧೀ ದ್ರವೃವಿಶೇಷವು” (ಸಿಂತ್ಮಂತಿ- ೦೩೪). [ಸಂ, ಪ್ರತಿವಿಷಾ] 

ಪ್ರತಿವಿಹೀನ (ನಾ). ಸಮಾನವಲ್ಲದಂದು; ಸದೃಶವಾದುದು : 
ಚೆಲುಎನಿಂ ತ್ರೆ ಠರೋಕ್ಕ ದೊಳು ಪ್ರತಿವಿಹೀನವೆನಿಸಿರ್ಪ ಕೀರ್ತಾಳಾಪ 
ದಿಂದಯೋಧ್ಯಾಪುರದ ದುರ್ಗಮಿಂತೆಸೆದುದೇವಣ್ಣಿಸುವೆನು (ಹಕಕಾ- ೦೦-೩೩). 

[ಸಂ.7 

ಪ್ರತಿವೀರ (ನಾ). ಎದುರಿಸುವ ಶೂರ : ಈಷಣತ್ರಯದೂರ ... 
ರೋಷಣಪ್ರತಿವೀರ ರಣವಿಜಿಗೀಷಣಾಧಿಕಶೂರ (೧ಸಫ್ರ. ೨೦-೩೮). [ಸಂ.] 

ಹ (ಕ್ರಿ). ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಸೇರಿಸಂ ; 

ಪ್ರತಿಪಸತ್ತಿವನ್ನು ಬೆರಸು : ನೆವದೊಳೆಡೆಯಾಡಿಸುತ ತವೆ ಸಖನ 

ನುಡಿಯಿಸುತ ಕವಿನಿರಲು ಒಗಿದ ಚಿನ್ನವನು ಪ್ರತಿವೆರಸಿ ತವಕದಲಿ ತೆಗೆವ 
(ಸರ್ವಜ್ಞ. ೭9೦೩). [ಪ್ರತಿ4-ಬೆರಸು, (ಎಬೆರೆಯಿಸು)] 

ಪ್ರತಿವೆಣು (ಕ್ರಿ). ಬೇರೊಂದು ಆಕಾರವನ್ನು ಪಡೆ ; ರೂಪಾಂತರ 
ವನ್ನು ಹೊಂದು : ಶ್ರುತಿ ಶುಸ್ವಾಗೆ ಮುಮುಪನಿಷತ್ತಾರಾಣ ಪ್ರತಿವೆತ್ತು 
ಹರಿಯ ನಿಟ್ಟಿಸಲು ಅತಿಭಕುತಿಯಲಿ ಬಂದಂತೆ ರಂಜಿಸಿತು ಗೋಮತಿನದಿ 
ದ್ವಾರಕಾಪುರದಿ (ವೋಹತ. ೨-8೬). [ಪ್ರತಿ-ಪೆಜ್ಮು) 

ಪ್ರತಿವ್ಯೂಹ (ನು). ಶತ್ರುಗಳು ಒಡ್ಡಿರುವ ಸೇನಾರಚನೆಗೆ ಪ್ರತಿಯಾಗಿ 
ಒಡ್ಡುವ ಸೇನಾರಜನ್ಸೆ ; ಎಲೈ ದುರ್ವಿಧಿಯೆ, ನಿನ್ನ ವ್ನೂಪಕ ಪ್ರತಿ 
ವ್ಯೂ ಹದು 9 ಒಡ್ಡ ದಿರೆ ನಷ್ಟಬುದ್ಧಿ "ಯೆ ನಾ ದಿಟಂ, ದುಷ್ಮ ಬುದ್ಧಿ ಯಲ್ಲೂ 1 
(ಕಂಡ್ರತ. ೪೨-೨೬); ಪಾಂಡವರು ತಮ್ಮ ₹ಡೆ ಅರ್ಧಚಂದ್ರಾಕಾರದ ಪ್ರತಿ 
ವ್ಯೂಹವನ್ನು ರಚಿಸಿದರು (ಕತಣ. a): [ಸ೨.] 


೬೦೫೩ 


10 


20 


ಆ |ಪ್ರತಿಹೇಧಕ್ರಿಯೆ ' (೫): 


ಪ್ರತಿಷೇಧಕ್ರಿಯೆ 


ಪ್ರತಿಶಾಸನ (ನಾ). ೧. ಭೃತ್ಯನಿಗೆ ಕಾರ್ಯಗಳನ್ನು ನಿಯವಿಂಸುವುದು.- 
ಆಜ್ಞಾಪಿಸುವುದು ; “ಪ್ರತಿಶಾಸನಂ ... ಭೃತ್ಯರನ್ನು ಕರೆದು ಹೀಗೆ ಮಾಡು 
ಎಂಬದಾಗಿ ಆಜ್ಞಾಪಿಸುವುದು” (ಶಿಠ್ಕಾಂಕಿ. «೬೭)- ೨. ವಯೂಲಶಾಸನದ 
ಇನ್ನೊಂದಂ ಪ್ರತಿ: ಆ ಶಾಸನಂ ಸ್ಫುಟಿತವಾಗಲು ಧಾಂ 
ಪೂರ್ವ್ವಕವನ್ಮಾಡಿ ಪ್ರತಿಶಾಸನವಂಂ ಕೊಟ್ಟರು (ಸೌಇಇ. ಸ1-1, ೩0-44; 
356). ೩. ಚಾಲ್ತಿಯಲ್ಲಿರುವ ಆಜ್ಞೆ, ಕಾನೂನು ಮುಂತಾದು 
ವನ್ನು ತಡೆ ಹಿಡಿಯುವುದು. [ಸಂ.7 

ಪ್ರತಿಶ್ಯಾಯ (ನಾ). ಒಂದಂ ಬಗೆಯ ಮೂಗಿನ ರೋಗ ; ಪೀನಸ : 
“ ಪ್ರತಿಶ್ಯಾಯಃ, ಪೀನಸಃ--೨ ಪೀನಸರೋಗದ ಹೆಸರುಗಳು” 
೦೮೩). [ಸಂ. 

ಪ್ರತಿಶ್ರಯ (ನಾ). ೧. ಆಶ್ರಯ ; ಆಸರೆ. ೨. ಸಹಾಯ ; ಸಹಕಾರ. 
೩. ಬಡವರಿಗೆ ಅನ್ನದಾನ ಮಾಡುವ ಸ್ಥಳ ; ಛತ್ರ; ಧರ್ಮಶಾಲೆ : 
“ಸತ್ರಶಾಲಾ, ಪ್ರತಿಶ್ರಯಃ ಈ ೨ ಸತ್ರದ ಮನೆ” (ಹರಾಯು. ೩೦-೦೪೨). 
೪. ಮನೆ; ಗೃಹ. ೫. ಸಭೆ: “ಪ್ರತಿಶುಯಃ ಸಭೆ ಇರತಕ್ಕ 
ಸಳ: ಮನೆ ” (ಸಿರ್ಕಾಕಿ. ೪೦೦). ೬. ಯಜ್ಞ ಶಾಲೆ. ಪ್ತಿ ಜೈನಮಠ. 

* ಒಪ್ಪಿಗೆ ; ಅಂಗೀಕಾರ. [ಸಂ.] 

ಹ (ನಾ). ೧. ಪ್ರತಿಧ್ವನಿ. ೨. ಭಾಷೆ ; ಪ್ರತಿಜ್ಞೆ ; “ ಆಗೂಃ, 
ಸಂಗರಃ, ಸಂಧಾ, ಪ್ರತಿಶ್ರವ. ಸಂಶ್ರವಃ, ಪ್ರತಿಜ್ಞಾ-ಈ ೬ ಪ್ರತಿಜ್ಞೆ” 
(೫ರಾಯು- ೦೦೮-೩೦): ೩. ಒಪ್ಪಿಗೆ ; ಸಮ್ಮತಿ. [ಸಂ.] 

ಪ್ರತಿಷಿದ್ಧ (ನಾ). ೧. ತಡೆದುದು ; ನಿಷೇಧಿತವಾದುದು: ಯಾರೊಬ್ಬರೆ 
ಆಗಲಿ . . . ಸಂಸತ್ತಿನ ದ್ವುರಾ ರಚಿತವಾದ ಯಾವುದಾದರೂ ವಿಧಿಯ 
ಉಪಬಂಧಗಳಿಂದ ತಾವು ಹಾಗೆ ಮಾಡಕೂಡದೆಂದು ಪ್ರತಿಷಿದ್ಧವಾಗಿ 
ರುವುದು ಅವರಿಗೆ ತಿಳಿದಿದ್ದೂ ಅವರು ಆದರ ಸದಸ್ಮಸ್ಥಾನದಲ್ಲಿ ಕುಳಿತರೆ 
* « * ದಂಡದ್ರವ್ಯವನ್ನು ಕೊಡಲು ಬದ್ಧರಾಗಿರತಕ್ಕುದು (ಛಾರಾನ- ೩೦): 

೨. ತಿರಸ್ಕೃತವಾದುದು- [ಸಂ.] 

ಪ್ರತಿಷೇಧ (ನಾ). ೧. ಅಡ್ಡಿ ; ತಡೆ; ನಿಷೇಧ: ಪ್ರತಿಪದಾರ್ಥತತ್ವ 
ಭೇದದೊೊಳ್‌ ಪ್ರತಿಷೇಧಮಂ ನೆಗಟ್ಗುಮನಿತೆ ಮಾಬಕ್ಕಿಯಿಂದತಿಶಯುಕ್ಷೇಪ 
ಗಣನಾ ಸೃತಿಗತಿ (ಕರಾ. ೩-೦೦೭) ; ಕುರುಪಿತಾಮಹಂ ಸಂಜಯನಂ 
ಧೃತರಾಷ್ಟ್ರ ನಲ್ಲಿಗೆ ಸಂಧಾನವಾರ್ತೆಯಂ ಸಮಕೊಳಿಸುವಂತನಾಗತೆ 
ಬಾಧಾಪ್ರತಿಷೇಧು' ಮಾಡುವಂತಟ್ಟಿ (ಶ:ಶಠಾ- 6೩-೬೦ ಶ್ರ; ಸಂಭಾವ 
ನಾರ್ಥದಲ್ಲಿ ಮಧ್ಯಮಪುರುಷದ ರೂಪಗಳು ಕೆಲವು ವೇಳೆ *ಈ ಕೆಲಸವನ್ನು 
ವಹಾಡಬೇಡ' ಎಂಬ ಪ್ರತಿಷೇಧದ ಅರ್ಥವನ್ನೂ ಕೊಡುತ್ತವೆ (ಮರ್ಮಮ- ೪೩). 

- ಇಲ್ಲವೆಂದು ಹೇಳುವುದು ; ನಿಷೇಧಿಸುವುದು :. ಜೀವನಿಲ್ಲೆಂಬ 
ನಿನ್ನ ಪ್ರತಿಷೇಧೋಕ್ತಿಯಿಂದಮೆ ಜೀವಸಿದ್ಧಿ ಹೇಳಾಸಾಧೆಂ (ಉಊತಿತಿ 
ಚ 5). ೩. ವಿರುದ್ಧವಾದ ಮಾತು ; ವ್ಯತಿರಿಕ್ತವಾದ ನುಡಿ. 

೪. [ಕಾವ್ಯಮಾ] ಅರ್ಥಾಲಂಕಾರದ ಒಂದು ಭೇದ ; ಪ್ರಸಿದ್ಧವಾದ 
ವಿಷಯಂವನ್ನೂ ಇಲ್ಲವೆನ್ನುವುದು : ಖ್ಯಾತ ನಿಷೇಧದ ಕೀರ್ತನಂ oe 
ಪ್ರತಿಷೇಧಂೂ(ಕಕಕ. ೦೦6-೩೦6). ೫. [ದ್ಯಾ ಕ] ನಿಷೇಧಾರ್ಥ: ಪುದಿಯದು 
ಲೋಪಂ ಪ್ರತಿಷೇಧದೊಳಿ (1ರುರ- ೪೭). ೬. [ರಾಜನೀ] ನಿಷೇಧಾಜ್ಞೆ ; 
ಪ್ರ ರ್ರ. ತಿಬಂಧಕಾಜ್ಞೆ : ಉಚ್ಚತಮನ್ಮಾಯಾಲಯದವರು ಆಯಾ ಸಂದರ್ಭ 
ದಲ್ಲಿ ಉಚಿತವಾಗಿರಬ ಹುದಾದಂತೆ ೧. ಬಂದೀಪ್ರತ್ಮಕ್ಷೀಕರಣ, ೨. 
ಪರಮಾದೇಶ, ೩. ಪ್ರತಿಷೇಧ, ೪, ಆಧಿಕಾರಪೃಚ್ಛಾ - . - ಅಥವಾ 
ನಿರೂಪಲೇಖವನ್ನಾಗಲಿ ಸಾದರು ಮಾಡಲು ಶಸ್ತರಾಗಿ “ಪತಕ್ಕೂದು 
(ರತ. ೦೪): (ಸಂ.] 

[ವ್ಮಾಕ] ನಿಷೇಧಾರ್ಥವಸ್ನು 
ಕಾಲತ್ರಯಪರಿಣಾಮಿಗಳಿನಿಸಿ 


(ಸಿರ್ಠಾಂಕಿ- 


ತಿಳಿಸುವ 


ಕ್ರಿಯಾಪದ : ನೆಗಚ್ಡಿ 


ಪರಿಭಾವಿಸೆ 


ಪ್ರತಿಷೇಧವಾದ 


ಮೂಟುಂ ಕ್ರಿಯೆಯೊಳ್‌ ನಿರುಶಂ ಪ್ರಶಿಷೇಧಕ್ರಿಯೆ ಬರೆ ಭೂತಃುರ್ಥ 
ದೊಳೆ ಸಲ್ವುದೆಂಬರ್‌ ಪಿರಿಯರ್‌ (ಕಮ. ೨೨೨). [ಸಂ. ಪ್ರತಿಷೇಧಕ್ರಿಯಾ) 
ಪ್ರತಿಷೇಧವಾದ (ನಾ). [ಅದ್ವೈತ] ಮೋಕ್ಷದಶೆಯಲ್ಲಿ ಆತ್ಮವೃತಿರಿಕ್ತ 
ವಾದ ಯಾವುದೂ ಇರುವುದಿಲ್ಲವೆಂದು ಪ್ರಶಿಪಾದಿಸುವುದು : 
ಈ ಮಾರ್ಗದಲ್ಲಿ ಬಹುಕಾಲ ಪರಿಶ್ರಮಪಟ್ಟವರು ಮೂರನೆಯ ಸೋಪಾನ 
ವೆಂಬ ಸುಷುಪ್ತ್ಯವಸ್ಥಾಸದೃಶವಾದ ಪರಮಾರ್ಥಾವಸ್ಥೆಗೆ ಉತ್ತಮಾಧಿ 
ಕುರಕ್ಕೆ ಅರ್ಹರುಗುವರು, ಇದೆ: ಪ್ರತಿಷೇಧವಾದ, ಪರಮಾರ್ಥವಾದ 
(ಹಿಂದತಾ. 0೨): [ಸಂ.) 
ಪ್ರತಿಷೇಧಾಲಂಕಾರ (ನಾ). -ಪ್ರತಿಷೇಧ ೪ : ಪ್ರಸಿದ್ಧನಾದ ನಿಷೇಧಮಂ 
ಬಣ್ಣಿಸಲ್‌ ಪ್ರತಿಷೇಧಾಲಂಕಾರಂ (£68. ೦೦5-೩೦೮ ವೃತ್ತಿ): [ಸಂ.7 
ಪ್ರತಿಷೇಧಿಸು (ಕ್ರಿ). ತಡೆ; ನಿರೋಧಿಸು : ಯೇಸುದೆ . , . ಬಂದಿ 
' ಗಳಿಗೆಲ್ಲ ಸ್ವಾತಂತ್ರ್ಯ ನೀಡುವ ಸಲುವಾಗಿ ತಾನು ಬಂದಿದ್ದುದಾಗಿ ತಿಳಿಸಿ, 
ಹಿಂಸಾಕಾರ್ಯವನ್ನೆಲ್ಲ ಪ್ರತಿಷೇಧಿಸಿದ್ದನು (ಪುನರು. ೦೬೪). 
[ಪ್ರತಿಷೇಧ + - ಇಸ್ಕು) 
ಪ್ರತಿಷ್ಟಂಭ (ನ್‌; ಅಡ್ಡಿ; ಅಡಚಣೆ ; ನಿರೋಧ : “ಪ್ರತಿಬಂಧಃ, 
ಪ್ರತಿಷ್ಟಂಭಃ ೨ ಕಾರ್ಯವಿಘಾತವು” (ಸರ್ಯಾಂತಿ- ೩೬೩)- [ಸಂ.7 
ಪ್ರತಿಷ್ಠಾಕರಣ (ನಾ). ದೇವತಾವಿಗ್ರಹದ ಫ್ರತಿಷ್ಮೂಪನೆಯನ್ನೂ 
ಮಾಡುವುದಂ ಪ್ರತಿಷ್ಠಾಕರಣ, ಯಂತ್ರೋದ್ಧಾರಣ 
ಮೊದಲಾದ ವಿವರಣಗಳು . . . ಪಾಂಚರಂತ್ರಾಗಮದಲ್ಲಿಯೂ ಸುಂದರ 
ವಾಗಿ ಚಿತ್ರಿತವಾಗಿವೆ: (ಕಾರ-- ೭೬)- [ಸಂ.7 
ಪ್ರತಿಷ್ಠಾನ (ನಾ). ೧. ತಳಪಾಯ. ವಿ. ನಿವೇಶನ. ೩. ವೇದಿಕೆ. 
೪. ಯಾವುದಾದರೊಂದು ಸತ್ಯಾರ್ಯವು ನಡೆಯಲೆಂದು ನಿಧಿ 
ಯಂನ್ನು ಸ್ಥಾವಿಸಂವುದು, .- ನೆಲೆನಿಲ್ಲುವಂತೆ ಮಾಡುವುದಂ. 
೫. ದತ್ರಿಸ್ಮಾಪನೆ ಯನ್ನು ನೋಡಿಕೊಳ್ಳಲು ಇರಂವ ಸಂಸ್ಥೆ 
ಅಥವಾ ವ್ಯವಸ್ಥೆ : ನನಗೆ ನ್ಯೂಯಾರ್ಕಿನ ರಾಕಿಫೆಲರ್‌ ಪ್ರತಿಷ್ಮಾನದವರ 
(The Rockefeller Foundation) ಒಂದು ವಿಶೇಷವೇತನ . 
ದೊರೆಯಿತು (ನಂಟರು. ೪11, 609). ೬. ಚಂದ್ರವಂಶದ ಮೊದಲಿನ 
ದೊರೆಗಳ ರಾಜಧಾನಿಯಾಗಿದ್ದ ಗಂಗಾತೀರದಲ್ಲಿನ ಒಂದು ನಗರ- 
೭. ಶಾಲಿವಾಹನನ ರಾಜಧಾನಿಯಾಗಿದ್ದ ಪೈಠಣ. [ಸಂ.] 
ಪ್ರತಿಷ್ಠಾಪಕ (ನಾ). 'ಸ್ಮಾಪಿಸುವವನಂ ; ನೆಲೆಗೊಳಿಸಂವವನಂ : 
“ಧರ್ಮಪ್ರತಿಷ್ಠಾಪಕ ' ಪರಾ. [ಸಂ]. 
ಪ್ರತಿಷ್ಠಾಪನ (ನಾ). ನೆಲೆಗೊಳಿಸುವುದು ; ಸ್ಥಾಪಿಸಂವ್ರದಂ : ವಿಶುಧ 
ವೈದಿಕಾದ್ವೆತಸಿದ್ಧಾಂತಪ್ರತಿಷ್ಠಾಪನ ಶಿವಗುರುಭಕ್ತಿಪರಾಯಣರಾದ 
ಕೆಳದಿ ವೆೇಕಟಪ್ಪನಾಯೇರು ಪುತ್ರರಾದ ವೀರಭದ್ರನಾಯಕರು 
(ಕರಿ, ೦೯೪೫, 9೭-೪ ; 1641): [ಸಂ.7 
ಪ್ರತಿಷ್ಠಾಪನಾಸವಿಂತಿ (ನಾ). [ಜೈನ] ಸಾಧಕರ ಇಪ್ಪತ್ತೆಂಟು ಮೂಲ 
ಗುಣಗಳಲ್ಲಿ ಹೇಳಿರುವ ಪಂಚಸಮಿತಿಗಳಲ್ಲಿ ಒಂದು; ಉತ್ಸರ್ಗ 
ಸವಿಂತಿ: ಈ ಅವಸ್ಥೆ ಯಲ್ಲಿದ್ದ ಸಾಧುಗಳಿಗೆ ಇಪ್ಪತ್ತೆಂಟು ಮೂಲಗುಣ 
ಗಳನ್ನು ಹೆ.ಇದ್ದಾರೆ. (೧). ಅಹಿಂಸೆ . . . (೧೦). ಪ್ರತಿಷ್ಠುಪನಾ 


ಸಮಿತಿ (ಜಿ:ವರಹಿತಸ್ವಚ್ಛ ಭೂಮಿಯಲ್ಲಿ ಮಲಮೂತ್ರ ವಿಸರ್ಜಿಸುವುದು) | 


ಈ ಗುಣಗಳಿಂದ ಸಂಧಕನು ತನ್ನ ಅಧ್ಯಾತ್ಮಸಾಧನೆಯ ಲ್ಲಿ ಪ್ರಗತಿಯನ್ನು 


ಹೊಂದಾನನು (ಕತತ. ೪೯೪). [ಸಂ.7 
ಪ್ರತಿಸ್ಮಾಪನೆ (ನು). ದೇವತಾವಿಗ್ರಹವನ್ನು ಶಾಸ್ತ್ರೋಕ್ತವಾಗಿ 
ಸ್ಥಾಪಿಸಂವುಮು ; ಪ್ರತಿಷ್ಠಾಪನೆಗೆ ಪೂರ್ವಭುವಿಯಾದ ವಿಧಿಗಳಿಲ್ಲ 


ಸಾಂಗವಾಗಿ ನಡೆದುವು (ಕಾಂತ ೧೨೪): ಭಗವಾನ್‌ ಶಾಂತಿನಂಥಸ್ವಾಮಿ 
ಯೊವರ ಪ್ರತಿಷ್ಠಾಪನೆಯ ನೆನಪಿಗಾಗಿ . . .' ಒಂದು ಪುಸ್ತಕವನ್ನು 


೬೦೫೪ 


25 


ಪ್ರತಿಷ್ಠಿಸು 


ಪ ಕಟಿಸಬೆ:ಕೆಂದು ಹಿರಿಯರು ಸಲಹೆ 


[ಸಂ. ಪ್ರತಿಷ್ಠಾಪನ) 


ಇತ ರು 


ಎಪಿ 


(ನಿಟ್ಟೊ ಕಾಂ. 11 .ಆರಿಕೆ). 


ಪ್ರತಿಷ್ಠಾಪನೆಗೊಳ್ಳು (ಕ್ರಿ). ನೆಲಸು; ಸ್ಥಿರವಾಗಿರು: ಅವಳ 
ಹೃದಯದಲ್ಲಿ ಪತಿಪ್ರೇಮ ಅಧಿಷ್ಠಾನಗೊಂಡಿದ್ದಂತೆಯೆ; ಭ್ರಾತೃ 
ಪ್ರೇಮವೂ ಪ್ರತಿಷ್ಮಪನೆಗೆ ೧ಂದಿತ್ತು (ಶುನಂಂ, ೪೬೦). 
[ಪ್ರತಿಷಪನೆ 4 ಕೊಳ್ಳು ( ಎ ಕೊಳ್‌,)] 
ಪ್ರತಿಷ್ಠಾಪಿಸು (ಕ್ರಿ). ೧. ನೆಲೆಗೊಳಿಸಂ ; ಸ್ಥಾಪಿಸು : ನೊಳಂಬರ 


ಪ್ರಭುತ್ವವನ್ನು ಪುನಃ ಪ್ರತಿಷ್ಠಾ ಪಸಿದ ನೊಳಂಬಾಧಿರಾಜ ಮಹೇಂದ್ರನು, 
ಒಂದನೆಯ ಮಹೇಂದ್ರನಂತೆ ಮಹತ್ವಾಕಾಂಕ್ಷೆಯುಳ್ಳ ದೊರೆಯಾಗಿದ್ದನು 
(8ೊಳಂಐ. 30). ೨. ದೇವತಾವಿಗ್ರಹವನ್ನು ಪ್ರತಿಷ್ಠೆ ಮಾಡು : 
ಚಾವುಂಡರಾಯನು ಬು:ಹುಬಲಿವಿಗ್ರಹವನ್ನು . . , ವಿಂಧ್ಯಗಿರಿಯ 
ಮೇಲೆಯೇ ಏಕೆ ಪ್ರತಿಷ್ಠಾಪಿಸಿದನೆಂಬುದನ್ನು ತಿಳಿಸಲು ಹಳೆಯ ಕಥೆಗಳಿವೆ 


(ಸಮಾರೋ, ೨೬೦). [ಪ್ರತಿಷ್ಠಾಪನೆ * - ಇಸ್ಕು] 
ಪ್ರತಿಷ್ಠಿತ (ಗು). ಛಿ. ನೆಲೆಗೊಂಡಿರುವ ; ಸ್ಥಿರವಾಗಿರುವ ; 
ಶಾಶ್ವತ : ನಿಜರೂಪವಿಜಿತಮಕರಧ್ವಜನಖಳದಿಶಾಂತರಪ್ರತಿಷ್ಠಿ ತಕೀರ್ಶಿ 


ಧ್ವಜನದನಾಳ್ವಂ ಧರಣೀಧ್ವಜನೆಂಬಂ ಖೇಚರೇಂದ್ರ೦ (ಶಂಠ್ರಫು.- ೬-೬). 
ವಿ. ಇರಿಸಿದ ; ಸ್ಥಾಪಿಸಿದ : ಆ ಜಂಬೂದ್ವೀಪದ ನಟ್ಟನಡುವೆ. . . 
ಎರಾಲರತ್ನಶಿಲಾತಳಪ,ತಿಷ್ಮಿ ತಭಗವಜ್ಜನ್ಮಾಭಿಷೇಕಸಿಂಹಾಸನಾಲಂಕೃತಮು 
ಮಾಗಿ (ಅದಿಫು- ೦-೪೯ ವ). ಹ. (ದೇವತಾಮೂರ್ತಿಗಳ 
ವಿಷಯಂದಲ್ಲಿ) ಶಾಸ್ತ್ರೋಕ್ತವಿಧಾನದಿಂದ ಪ್ರತಿಷ್ಮೆಮಾಡಿದ.- 
ಸ್ಥಾ ಪನೆಮಾಡಿದ. (ನಾ). ೪. ಯಾವುದಾದರೊಂದಂ ಪದವಿ 
ಅಥವಾ ಸ್ಥಾನದಲ್ಲಿ ಇರಂವವನು.-ಅಧಿಕಾರವನ್ನು ನಿರ್ವಹಿಸು 
ವಂತೆ ನೆಲೆಗೊಂಡವನು : ಅಂತು ಯುವರಂಜಪದವೀಪ್ರತಿಖ್ಮತಂ 
ಮಾಡಿ (ಮಳ್ಗಿಫು. ೪-೧೪೩ ವ). ೫. ದೃಢವಾದ ಪಾಂಡಿತ್ಯ 
ವುಳ್ಳವನು : ಮತ್ತಂ ತುಂಬುರ ಕೌಶಿಕರೊಲ್‌ ಪಾಡುಂಗಾಟ್‌8 
ಯೆೊಳಾಂ ಪ್ರತಿಷ್ಠಿತನಪ್ಪಂತೆ ಬಟ್ಟೆದೋಣಸೈ (ಅದ್ಕೂತ- ೨೦ 0೪): 
೬. ಹೆಸರುವಾಸಿಯಾದವನು ; ಕೀರ್ತಿವಂತ ; ಗೌರವಾನ್ವಿತ ವ್ಯಕ್ತಿ : 
ಅಮಳತತ್ವವರಿಷ್ಠಗೋಷ್ಠಿ ವಾಗ್ವರಿಷ್ಠಯಶಃಪ್ರ ತಿಷ್ಮಿತನು (ಐಸಪ್ರ, 30-೪); 
ಪ್ರತಿಷ್ಠಿತರಾದ ದೇಸಾಯರ ಮನೆಗೆ ಪ್ರತಿಷ್ಠಿತರಾದ ಆಚುರ್ಯರು 
ಹೆಣ್ಣು ಕೊಟ್ಟರು (ಸವ, ೪೩). ೭. ಶ್ರೇಷ್ಠವಾದುದು ; ಉತ್ತಮ 
ವಾದುದು : ಧರ್ಮವೆ: ಸರ್ವಪ್ರತಿಹ್ಠಿತ ಧರ್ಮವೆಂಬುದು ಪರಮ- 
ಪದವಾ ಧರ್ಮವನು ಬಿಟ್ಟಿಹುದು ಬದುಕಲ್ಲ (ಕುರ್ಮಾ: 9-೩೪). 
೮. ಸ್ಮಾಪನೆ ಹೊಂದಿದವನಂ: ಪ್ರತಿಷ್ಠುಪಿತನಾದವನು : ಸರಸರನೆ 
ಸೌರಂಷ್ಟನಾಥನು ಪಿರಿಯ ಕಣಜವನೊಡೆದುಕೆೊಳುತಂ ಕರಮೆಸೆದು 
ಧೆರೆಯೊಳ್‌ ಪ್ರತಿಷ್ಠಿತನಾದನಂದು (ಸತ್ರ. ೩೩೨೬೬). [ಸಂ.] 
ಪ್ರತಿಷ್ಠಿಸು (ಕ್ರಿ). ೧. ನೆಲೆಗೊಳಿಸು ; ಸ್ಥಾಪಿಸು; ಸ್ಥಿರಪಡಿಸು ; ಕನ್ನೆ 
ಯಿಲ್ಲದೆ ಗಡ ಪೋಗನೆಂದು ಕಡೆಯೊಳ" ನುಡಿದಾ ನುಡಿಯಂ ಪ್ರತಿಷ್ಠ ಸಲ್‌ 
ಪದೆದೊಡೆ ಪೋಗು ನಿನ್ನ ಪಶಿಯಂ ಬರವೇಟ (ಕಂಪ್ರಫು. ೬-೨೪) ; 
ಪರವಾದಮಂ ತಿರಸ್ಕರಿಸುತೆ ಶಿವಾಧಿಕ್ಕಮಂ ಪ್ರತಿಷ್ಠಿಸುತೆ (ಶಮ್ಮ9.4-6) ; 
ಪೊಸತಪ್ಪ ವೀರಶೈವಾಚಾರಮುಂ * ` ನಿಜಪದವನು 
ಒಸೆದೀವನೌ ನಿನ್ನ ಗರ್ಭದರ್ಭಕನುದಯಿಪೊಸಗೆಯ ಸಕಲಗಣ£ ಆಪು (ಕೆಂಪ. 
೪-8). ೨. (ದೇವರ ವಿಗ್ರಹವನ್ನು) ಪ್ರತಿಷ್ಠೆ ಮಾಡು ; ಸ್ಥಾಪನೆ 
ಮಾಡು: ಆದೈತೆ:ಯಂ... ಈ ಮಹೇಂದ್ರನ ಮಕುಟಪೀಠದೊಳ್‌ 
ನಿಜಾಜ್ಞಾದೇವತೆಯಂ೨ ಪ್ರತಿಷ್ಠಿಸಿಯ೦ (ಜಗಂ- 00-60 5); ಒಡನೆ ಗುಡ್ಡಾ 
ದೇವಿಗಜಸಪಲಲ್ಲಿಗೆ ಪೊ:ಗಿ ಮೃಡಮೂರ್ತಿಯಂ ಪ್ರತಿಷ್ಠಿಸಿ ಪರರ 
ಸವಂಯವಮಂ ಜಗಿದು ಭಂಗಿಸಿ (ಕೆಂಪು. ೩೩ 9೪). [ಪ್ರತಿಷ್ಠೆ -- —ಇಸ್ಕು] 


3 
ಪ್ರ ತಿಹ್ಮಿಸಿ 


ಪ್ರತಿಷ್ಠೆ ೬೦೫೫ 


ಪ್ರತಿಷ್ಠೆ (ನಾ). ೧. ಇರುವಿಕೆ ; ಸ್ಥಿತಿ. ೨. ಉನ್ಮತಸ್ಥಾನ, - 
ಸ್ಥಿತಿ: ಕೃಷ್ಣ ನಿನ್ನ ರೂಪಮಂ ಸೌಷ್ಠವಪ್ರತಿಷ್ಠೆಯಂ . . . ನೋಡಲ್‌ 
ನೀಂ ಪರದೈವತಕಳಾಸ್ಕರೂಪನಾಗಿ - ತೋರ್ಪೆ (8೬ಗಠ8ಿ. ೪-೭೯ ನ). 
೩. ಭದ್ರವಾಗಿರುವಿಕೆ: ಸ್ಥಿರತೆ. ೪. ಸ್ಥಾಪನೆ ಮಾಡುವುದು ; 
ಸ್ಥಾಪಿಸುವುದು. ೫. ದೇವತಾವಿಗ್ರಹಗಳನಲ್ನ ಶಾಸ್ತ್ರೋಕ್ತವಾಗಿ 
ಸ್ಥಾಪಿಸುವುದು: ತಮ್ಮಯ್ಯನ ಹೆಸರಲು ಚೋಳೇಶ್ವರದೇವರೆಂದು 
ಪ್ರತಿಷ್ಠೆಯಂ ಮಾಡಿ (ಎಳ. 212. ಕಿಶೂ, ೬೦-೩೯ ; 32): ; ಪಂಡಿತರೂ 
ಆಗಮಿಕರೂ ಸೇರಿ ಶುಭದಿನ ಶುಭಮುಹೂರ್ತವನ್ನು ಪ್ರತಿಷ್ಠೆಗೆ ನಿಶ್ಚಯಿ 
ಸಿದರು. (ಕಾತಳಾ. ೦೪). ೬. ಕೀರ್ತಿ; ಪ್ರಸಿದ್ಧಿ : ಗೌರವವೂ 
ಪ್ರತಿಷ್ಠೆ ಅಧಿಕಾರಗಳೂ ಕೆಲಸಕ್ಕೆ ಬಾರದ ವಸ್ತುಗಳಿಂದು ಅವನಿಗೆ ಬಹಳ 
ಕಾಲದಿಂದಲೂ ಗೊತ್ತಾಗಿದ್ದಿತು (ಕುರೆನಾ. ೪). ೭. ಗೌರವ; ಹಿರಿಮೆ; 
ಮರ್ಯಾದೆ: ವಸಿಷ್ಠನು ಯಾವ ದಿಕ್ಕಿನಲ್ಲಿ ಜನ್ಮವನ್ನೈದಿ ಪ್ರತಿಷ್ಠೆ 
ಯೆನ್ನೂ ಧರ್ಮವನ್ನೊ ಪಡೆದನೋ (ಕೃನಾಉ.- ೦೩೩). .೮. ರಾಜನೇ 
ಮೊದಲ.ದವರನ್ನು ಪಟ್ಟಕ್ಕೇರಿಸುವುದ್ಯ ಅಧಿಕಾರಕ್ಕೆ ತರು 
ವುದು- ೯. (ಆಲಂ) ಜಂಭ; ಅಹಂಕಾರ : ಹೀಗೆ ನಾನಾ 
ವಿಧವಾಗಿ ಪ್ರತಿಷ್ಠೆಯನ್ನು ಕೊಚ್ಚಿಕೊಳ್ಳುತಾ ನನ್ನನ್ನು ಸಡ್ಡೆ ಮಾಡದೆ 


ಇರುವರು. ೋತಿಕಾ- ೩೪. ೦೬). ೧೦. [ಛಂದ] ವರ್ಣಛಂದಸ್ಸಿ| 


ನಲ್ಲಿರುವ ' ಇಪ್ಪತ್ತಾರು ಛಂದಸಂ್ಸಗಳಲ್ಲಿ ನಾಲ್ಕನೆಯದು ; ಪ್ರತಿ 
ಪಾದದಲ್ಲೂ ನಾಲ್ಕು ಅಕ್ಷರಗಳಿರಂವ ನಾಲ್ಲೂ ಸಾಲಿನ ವೃತ್ತ: 
ಅಲ್ಲಿ ಉಕ್ತಿ ಅತ್ಯುಕ್ತೆ ಮಧ್ಯೆ ಪ್ರತಿಷ್ಠೆ - . - ಉತ್ಕೃತಿ ಎಂದಿಪ್ಪತ್ತಾಲು 
ಛಂದಂಗಳಕ್ಕುಂ (ಆರೋ. 0-೪೩ ನ); ಉನೆಯ ಪ್ರತಿಷ್ಠೆಯೆಂಬ 
ಛಂದಸ್ಸಿನ ಪ್ರತಿಪಾದದಲ್ಲಿಯೂ ಭಗಣ ಮತ್ತು ಒಂದು ಗುರುವುಳ್ಳ 
ಪದ್ಯವು ಸೌಂದರವೃತ್ತವೆನಿಸುವುದು (ಕೃಏ೩. ೭೪). ೧೧. [ಶೈವ] 
ನಿಯತಿ, ಎದ್ಮಾ, ಪ್ರತಿಷ್ಠಾ, ಶಾಂತಿ ಮತ್ತು ಶಾಂತ್ಮತೀತ 
ಗಳೆಂಬ ಪರಮೇಶ್ವರನ ಐದಂ ಕಲೆಗಳಲ್ಲಿ ಒಂದು : ಷಡ್ಲುಣೈಶ್ಚರ್ಯ 
ಸಂಪನ್ನನಾದ ಪರಮೇಶ್ವರನು ನಿಯತಿ, ವಿದ್ಯಾ, ಪ್ರತಿಷ್ಠಾ. ಶಾಂತಿ, 
ಶಾಂತ್ಮತೀತಗಳಿಂಬ ಐದು ಕಲೆಳಿಗುಶ್ರಯವಾದ ಸದ್ಯೋಜಾತ, ವಾಮ 
ದೇವ, ಅಘೋರ, ತತ್ಪುರುಷ, ಈಶಾನ ಮುಖಗಳಿಂದ. .. ಪಂಚ 
ಕೃತ್ಯಗಳನ್ನು . . . ಪಂಚಮೂರ್ತಿಗಳಿಂದ ನೆರವೇರಿಸುತ್ತ ಭಕ್ತ್ತಿನುಗ್ರಹ 
ಮಾಡುತ್ತಾನೆಂಬುದು ಶೈವಾಗಮದ ಹಿದ್ಧಾಂತ (ಛಾರದ- ೬೪). 
೧೨. [ವೀಶೈ] ಸ್ಥಾವರಲಿಂಗ : : ಆಕಾಶದ ಸೂರ್ಯ ಹಲವು 
ಕುಂಭದಲ್ಲಿ ತೋಜುವ ತೆಆ ಮಕಡೆ ಪ್ರತಿಷ್ಠೆ ಅಬಂದಡೆ ಸ್ವಯಂಭು 
(ಭೂ. ೦೦-೪೧). 

ಪ್ರತಿಷ್ಠೆಯ ಮಾಡು =ಸ್ಮಾಪನೆ ಮಾಡು ; ನೆಲೆಗೊಳಿಸು ; ಸ್ಥಿರ 
ಪಡಿಸು : ಶರಿ:ರಂಗಳು ಅನಂತ ಅತ್ಮನೊಬ್ಬನೇ . . . ಇನ್ನು ಆವ 
ಠಾವಿನಲ್ಲಿ ನಿಮ್ಮ ಕುಲವ ಪ್ರತಿಷ್ಠೆಯ ಮಾಡಿ ತೋಳಯುವಿರೋ 
(ಸರ್ಶವ. ಂ೬೬-೮೨೯)- [ಸಂ. ಪ್ರತಿಷ್ಠಾ) 
ಪ್ರತಿಷ್ಠೆಗೆಯ್‌ (ಕ್ರಿ). (ದೇವತಾವಗ್ರಹ ಮುಂತಾದುವನ್ನು) 
ಸ್ಮೂಪಿಸು : ನುಗುನಾಡ ಒಜ್‌ಯ ಬೆಳೆತೂರ ಒಡೆದು ಬಿಲ್ಲು ಭೂಮಿ 
ಲವ್ಪುಮಾಗಿ ಕೊಟ್ಟ ದೇಸುಲಮಂ ಮಾಡಿಸಿ ಕಿಟ್ಟು ಪಟ್ಟಲಿಂಗಮಂ 
ಪ್ರತಿಷ್ಠೆಗೆಯ್ಲೂ (ಎಳ. 1೪, ಹೆಗ್ಗಡ. ೦೬-೬; 9ನೆಯ ಕಠ). 

[ಪ್ರತಿಷ್ಠೆ 4+ ಕೆಯ್‌] 

ಪ್ರತಿಸಂಧಿ (ನಾ), ೧. ಮತ್ತೆ ಸೇರುವುದು. -ಒಟ್ಟುಗೂಡುವುದಂ- 


೨. ಮರುಹುಟ್ಟು ; ಪುನರ್ಜನ್ಮ : "ಪ್ರತಿಸಂಧಿಸು' ಪರಾ. 
೩. ವಿರಾಮ; ನಿಲುಗಡೆ. ೪. ಎರಡು ಯುಗಗಳ ನಡುವಿನ 
ಸಂಕ್ರಮಣಕಾಲ; ಮನ್ವಂತರ. [ಸಂ. 


5 |ಪ್ರತಿಸಮಯಂ (ಅ). ಎಲ್ಲಾ ಕಾಲದಲ್ಲೂ; 


ಪ್ರತಿಸೂರ್ಯ 


ಪ್ರತಿಸೂರ್ಯ 


ಪ್ರತಿಸಂಧಿಸು (ಕ್ರಿ). ೧. ವಂತ್ತೆ ಸೇರು, - ಕೂಡು ; ಪುನರ್ಮಿಲನ 


ಹೊಂದಂ. ೨. ಮತ್ತೆ ಹುಟಂ್ಬಿ; ಪುನರ್ಜನ್ಮವನ್ನು ಪಡೆ: 
ಕ್ಲೇಶದಿಂದ ಕೂಡಿದವರು ಪ್ರತಿಸಂಧಿಸುವರು. ಕ್ಲೇಶದಿಂದ ಕೂಡದವರು 
ಪ್ರತಿಸಂಧಿಸುವುದಿಲ್ಲ (೩ರೃಪ. ಲಂದ: 9೩). [ಪ್ರತಿಸಂಧಿ 4 -ಇಸ್ಕು) 
ಯಾವಾಗಲೂ ; 
ಸರ್ವದಾ : ಪ್ರತಿಸಮಯಮನಂತಗುಣಶಕ್ತಿಖಚಿತೈಕಪರಿಣಾಮನಿವೃತ್ತಿ 
ಕರಣಕ್ಷಪಕನಾಗಿ (ಆರತ, ೦೦-೦೪ ನ) ; ದಂಡಕವಾಟಲೋಕಪೂರಣಾ 
ಪ್ರತರಕ್ರಿಯೆಗಳೊಳಂ ಪ್ರತಿಸಮಯಂ ಪ್ರಯೋಗಿಸಿ (ನುಣತ)- ೦೪-೨೩೪) 


[ಸಂ.] 


ಪ್ರತಿಸರ (ನಾ). ೧. ರಕ್ಷೆಗಾಗಿ ಕೈ ಅಥವಾ ಕುತ್ತಿಗೆಗೆ ಕಟ್ಟುವ 


ಮಂತ್ರಿಸಿದ ದಾರ; ತಾಯಿತಿ; ಯಂತ್ರ. ೨. ವಿವಾಹ ಮೊದಲಾದ 
ಶುಭಕಾರ್ಯಗಳಲ್ಲಿ ಕೈಗೆ ಕಟ್ಟುವ ಅಭಿಮಂತ್ರಿಸಿರುವ ದಾರ; 
ಕಂಕಣ ; ಔ ಶುಭಕಾರ್ಯಗಳಲ್ಲಿ ಅರಿಶಿನದ ದಾರಕ್ಕೆ ಕೊನೆಯನ್ನೂ 
ಕಟ್ಟಿ ಶಾಸ್ತ್ರೋಕ್ತವಾದ ವಿಧಾನದಿಂದ ಪೂಜಿಸಿ ವೇದಮಂತ್ರ 
ಗಳಿಂದ ಅಭಿಮಂತ್ರಿಸಿ ಹೆಂಗಸರ: ಎಡಮಣಿಕಟ್ಟಿಗೆ ಹಾಗೂ 
ಗಂಡಸರ ಬಲಮಣಿಕಟ್ಟಿಗೆ  ಕಟಂವ. ಸಂಪ್ರದಾಯವಿದೆ ; 
“ಕ್ಷಂಕಣಂ, ಹಸ್ತಸೂತ್ರಂ, ಪ್ರಶಿಸರಂ_ಈ ೩ ನೂಲ ಕಂಕಣಂ” (ಜಉಡು- 
೪೨-೪೦೪). ೩. ಬಳೆ; ಕಡಗ; “ ಪ್ರಶಿಸರು ಬಳೆಯಕ್ಕು” (ಕುಂಗರಾ- 
900-9೬೩). ೪. ಮಾಲೆ; ಹೂವಿನ ಸರ. ೫. ಸೇವಕ; ಆಳು. 
೬. ಸೈನ್ಯದ “ ಹಿಂಭಾಗ : ""ಪ್ರತಿಸರಃ ೨. ಸೈನ್ಕದ ಹಿಂಭಾಗ ಸ 
(ಸಿರ್ಕಾಂತಿ- ೪0%) - [ಸಂ.] 


ಪ್ರತಿಸರ್ಗ (ನಾ). ೧. ಪ್ರಥಮಸೃಷ್ಟಿಕರ್ತನಾದ ಬ್ರಹ್ಮನ ಸೃಷ್ಟಿಗೆ 


ಸಮಾನವಾಗಿ ಮನಂ, ದಕ್ಷ ಮೊದಲಾದ ಪ್ರಜಾಪತಿಗಳಂ ಮಾಡಿದ 
ಸೃಷ್ಟಿ ; ಪ್ರತಿಸೃಷ್ಠಿ ; p ಇದರ ವರ್ಣನೆ ಪುರಾಣದ ಪಂಚಲಕ್ಷಣ 
ಗಳಲ್ಲಿ ಒಂದು. ಬ್ರಹ್ಮನಂ ಸೃಷ್ಟಿಸಿದ ಮನು ಮಾನವರೇ 
ಮೊದಲಾದವರನ್ನೂ ದಕ್ಷನು ಪಿತೃಗಣವನ್ನೂ ಮುರೀಚಿಯು ' 
ಕಶ್ಯಪನನ್ನೂ ಸೃಷ್ಟಿಸಿದರು. ೨. ಪ್ರಳಯ; ನುಶ- ೩. ಪ್ರತಿ 
ಯೊಂದು ಸರ್ಗ. [ಸಂ] 


ಪ್ರತಿಸಾರಣ (ನಾ). ೧. ಹಿಂದಕ್ಕೆ ಹೋಗಂವಂತೆ ಮಾಡುವುದು : 


ಉತ್ತರತುದಿಗಳನ್ನೇ ಅಥವಾ ದಕ್ಷಿಣತುದಿಗಳನ್ನೇ ಒಂದಕ್ಕೊಂದು 


. ಹೊಂದಿಸಿದರೆ ಅವು ಒಂದರಿಂದೊಂದು ಹಿಂದಕ್ಕೆ ಸರಿಯುತ್ತವೆ. ' ಈ 


ಧರ್ಮಕ್ಕೆ ಪ್ರತಿಸಾರಣವೆಂಬ ಹೆಸರು (ಪಸಂ ಯು - ೬5-೨೨೪). 
೨. ಗಾಯಕ್ಕೆ ಮಾಡಂವ ಚಿಕಿತ್ಸೆ. ೩. ಗಾಯಕ್ಕೆ ಮುಲಾಮು 
ಹಚ್ಚುವ ಸಾಧನ- [ಸ0.) 


ಪ್ರತಿಸೀರೆ (ನಾ). (ನಾಟಕಾದಿಗಳಲ್ಲಿ ಉಪಯೋಗಿಸುವ) ಬಟ್ಟೆಯ 


ತೆರೆ ; ಪರದೆ : “ ಅಪಟೇ, ಕಾ:ಡಪಟಃ, ಪ್ರತಿಸೀರಾ, ಯವನಿಕಾ, 
ತಿರಸ್ಕರಿಣೀ _ ಈ (೫)ತೆರೆ? (ಜರಾಯು, ೩೨-:೩೪). [ಸಂ; ಪ್ರತಿಸೀರಾ) 
(ನಾ). ೧.» ಪ್ರತಿಯಿಂನ : ಪ್ರತಿಸೂರ್ಯಂ 
ಸೂರ್ಯಾನೀೀದಂ ಬಡಗಲೊಗೆಯೆ ವೃಷ್ಟಿಪ್ರದಂ (ಊಳೋಕ- 1-೬೭) ; 
ಪ್ರತಿಸೊರ್ಯಂ ಹಿಂಗಿದಾದಿತ್ಮನೊ ಘನತಿವಿರಂ ಪಿಂಗಿದೊಂದಿಂದುವೋ 

- , ಎಂಬಂತೆ . , , ಶೋಭಾನ್ವಿತನಾಗಿರ್ದಂ ನಳಂ (ಕಳಶಂ. ೪೦3). 
೨. ಸೂರ್ಯನಿಗೆ ಸಮಾನನಾಗಿರುವವನಂ; ಮತ್ತೊಬ್ಬ ಸೂರ್ಯ: 
ಅರ್ಕ 'ಬಾಂದಳದೊಳಂ ಬೆಳಗುತಿರೆ ಪ್ರಶಿಸೂರ್ಯಯೆತ್ತಣಿಂದಲಿ ಬಂದನೊ 
(ನನರೋ* ೨೭. 3೨). ೩. ಒಂದು ಬಗೆಯ ಓತಿಕೇತ; ಗೋಸಂಂಬೆ: 
“ಪ್ರತಿಸೂರ್ಯಃ।, ಶಯಾನಕಃ. ಈ ೨ ಗೋಸುಂಬೆ” (ತಂಡ ೩೪-೮೦): 

[ಸಂ.] 


ಪ್ರತಿಸೃಷ್ಟಿ ೬೦೫೬ ಪ್ರತಿಹಾರಿ 


ಹೃತಿಸೃಷ್ಟಿ (ನಾ). ೧. ಇ ಪ್ರತಿಸರ್ಗ ೧. ೨. (ಆಲಂ) ಹಿಂದಿ ಒಬ್ಬ; ಉದ್ದಾತೃವಿಗೆ ಸಹಾಯಕನಾಗಿರುವವನು : ಯಥಾವಿಹಿತ 
ನಿಂದಲೂ ಬಂದಿರುವ ಯಾವುದಾದರೂ ವೇಷ, ಭೂಷಣ. ಮಾಗಿ ಮಂತ್ರಮಂತ್ರಾರ್ಥಗಳೆಂಬಲ್ಲಿ ನೈಷಿಕ್ಕರಾದ...ಪ್ರತಿಹರ್ತೃ... 
ಪದ್ಧತಿಗಳಿಗೆ ಪ್ರತಿಯಾಗಿ ಮತ್ತೊಂದನ್ನು ಕಲ್ಪಿಸುವುದು: ಈಗಿನ| |: ಆಗ್ನೀಧ್ರಪ್ರಮುಖ ಖುತ್ತಿಗ್ಸಂಪೆತ್ತಿಯಿದಲೂ (ನೇಕ. 0೪); ಪ್ರತಿಹಾರದ 
ಅದ್ಭುತಕಲಾಕೃತಿಗಳನ್ನು ನೋಡಿ ಅವನ್ನು ವಿಶ್ವಾಮಿತ್ರಸೃಷ್ಟಿಯೆಂದು ದೇವತೆ ಯಾವುದು? ಎಂಬ ಪ್ರತಿಹತಣೃವಿನ ಪ್ರಶ್ನೆಗೆ ಅನ್ನವೆಂದೂ 
ಕರೆಯುವ ರೂಢಿ ಈಗಲೂ ಇದೆ. ಇಂತಹ ಪ್ರತಿಸೃಷ್ಟಿಯ ರಚನೆಗೆ| 5 ಚಾಕ್ರಾಯಣನು ಉತ್ತರವನ್ನು ಕೊಟ್ಟಿರುತ್ತಾನೆ (ಕ್ರ ಹ್ಮರಾ. ೦೯೬ 60). 
ಆಧಾರವಾದ ವಿಜ್ಞಾನವು ಪ್ರತ್ಯಕ್ಷೂದಿ ಪ್ರಮಾಣಗಳಿಂದಲೇ ಸಾಧ್ಯ £ ಬ್ರಹ್ಮ, ಉದಾ ತ್ಯ ಹೋತ್ಸ, ಅಧ್ವರ್ಯು, ಬಾ )ಹ್ಮಣಾಚ್ಛಂಸಿ, 
(೫ರಾತ್ಮ. ೨); ಈ ಎಲ್ಲ ಸೌಂದರ್ಯದ ಪ್ರತಿಸೃಷ್ಟಿಯನ್ನು ನಿರೂಪಣೆ AE, ಆತೃ, ಮೆ ತ್ರಾವರುಣ, ಪ್ರತಿಪ್ರಸ್ಥಾತೃ, ಪೋತ್ಸ, 
ಯನ್ನು-_ಕಲೋಪಾಸಕನು ತನ್ನ ಕೃತಿಯಲ್ಲಿ ಮಾಡುತ್ತಾನೆ (ಶಶ್ಮಕಾ- ೬೪). ಪ್ರತಿಹರ್ತೃ, ಅಚ್ಛಾವಾಕ, ನೇಷ್ಟೃ, ಆಗ್ನಿ ಧ್ರ. 'ಸಂಬ್ರಹ್ಮ ಣ್ಶ, 
[ಸಂ.7 ಗ್ರಾವಸ್ತೋತೃ ಮತ್ತು ಉನ್ನೇತ್ಸ ಎಂಬ ಹದಿನಾರು ಜನರೆ 
ಪ್ರತಿಸ್ಪಂದನ (ನಾ). ಕಾವ್ಯ ಮುಂತಾದ ಕಲೆಗಳಲ್ಲಿ ಅಭಿವ್ಯಕ್ತವಾಗಿರಂವ| ಯಾಗದಲ್ಲಿ ಭಾಗವಹಿಸುವ ಯತ್ತಿ ಜರು. [ಸಂ.7 
ಭಾವಗಳಿಗೆ ಅನುಕೂಲಕರವಾದ, ವಿಮರ್ಶಕನ ಮನಸ್ಸಿನಲ್ಲಿ ಹೊಳೆ| |ಪುತಿಹಸ್ತ (ನಾ). ಒಬ್ಬನಿಗೆ ಪ ್ರೈತಿಯಾಗಿ ಇರುವವನು ; ಪ್ರತಿನಿಧಿ : 
ಯುವ ಭಾವನೆ: ಎಷ್ಟೋ ವೇಳೆ ಕುಮಾರವ್ಮೂಸನ ಕಾವ್ಯಸೃಷ್ಟಿಗೆ ಪಬ್‌ಯತ್ತ [ಕಾಣಂ. ಪಟ್‌ಹತ್ತ]ನೆಂದು ಪ್ರತಿಹೆಸ್ತಂ” (ಕಕಸಾ. ೭೩-೬೩೬)-; 
ಅನೇಕರು ಪ್ರತಿಸ್ಪಂದನ ಮಾಡಲಾರರು (ರೂಂ). [ಸಂ.7 ಈ ಧೆರ್ಮಮಂ ನಿಮ್ಮ ಪ್ರಶಿಹಸ್ತನಾಗಿ [ಮಾ]ಡಿಸಿದ ರಾಜರಕ್ಷಿತಂ 
ಪ್ರತಿಸ್ಪಂದಿಸು (ಕ್ರಿ). ಮೆಚ್ಚಿ, ಪ್ರತಿಕ್ರಿಯೆಯನ್ನು ತೋರಿಸು : ಧರ್ಮಮೆಂಬುದಂ (A೪33: Xx. ೦೦೨-೪೬; 1140). [೫೦.1 
ಕುಮಾರವ್ಯಾಸಭಾರತದಂಥ ಕಾವ್ಯಗಳಿಗೆ ಪ್ರತಿಸ್ಪಂದಿಸುವುದು ವಿಮರ್ಶಕನಿಗೆ ||, | ಪ್ರತಿಹಾರ (ನಾ). ೧. ಬಾಗಿಲು; ದ್ವಾರ: “ದ್ವೂರದಲ್ಲಿಯುಂ 
ಹಿರಿಮೆಯನ್ನು ತರುತ್ತದೆ (ರೂಂ). [ಪ್ರತಿಸ್ಪಂದನ 4 ಇಸ್ಕು] ಹಾರವೆಂಬುದು” (ಹರಾಹುಂ. ೧೩-೦೨);  ಪ್ರಶಿಹಾರನೇತ್ರ ವುತ್ರಿಕಮ 
ಪ್ರತಿಸ್ಪರ್ಧಿ (ನಾ). ೧. ಒಬ್ಬನು ಸಾಧಿಸಲಿರುವ ಗುರಿಯನ್ನು PRS URE ರಾಜಾಯತನಕ್ಕೆ ನೊಸಲ ಕಣ್ಣೆ ನಿಸಿ, 
ಸಾಧಿಸಲು ಪೈಪೋಟಿಮಾಡುವ ವ್ಯಕ್ತಿ ; ಪ್ರತಿದ್ವಂದ್ವಿ : ಸ್ಥಳಗಳ ಜಮಂ ತೆಟ್‌ಯೆ ಮೆಜ್‌ವ ಪೂರ್ವದ್ವಾರಂ (ನರ್ಶಪು. ೦- ಪ 
ಭರತಿಯ ಕಾಲಕ್ಕೆ ಅವಳು ನನಗೆ ಪ್ರತಿಸ್ಪರ್ಧಿಯಾಗಿ ಬರುವಳೆಂದು ೫.೫ ಕಾಯುವವನು ; ಪಡಿಯರ ದ್ವಾರಪಾಲಕ : A 
ನಾನು ಎಣಿಸಿರಲಿಲ್ಲ (ಕೇನುಂಕ. ೨೬೭); ಮಹಾವೈದ್ಯನಾಥ ಅಯ್ಮರ್‌ ಅವರು |»0 ಯಟಣನೆನೆ ಪ್ರತಿಹಾರನುಂ” (ಕಂಕಂ. ೦೩೪); ತನ್ನ ಬೆಸನನೆ ಪಾರ್ದು 
...ಪರಮೇಶ್ವರಭಾಗವತರಿಗೆ ಸರಿಯಾದ, ಸಮನಾದ ಪ್ರತಿಸ್ಪರ್ಧಿ (ಸಂಗೀತ. -ಲಲಾಟತಟಘಟಿತಮುಕುಳಿತಕರಕಮಳನಾಗಿರ್ದ ಮ ಹಾ ಪ್ರತಿಹಾರನ 
ಇ). ೨. ಎದುರಾಳಿ; ವಿರೋಧಿ: ಪ್ರತಿಸ್ಪರ್ಧಿವೀರ ಆಲಾಪಮ: ಮೊಗವು ನೋಡಿ (ಶೆಂಶಠಾ-- ೯-೩೦ ವ); ಪ್ರತಿಹಾರು ತಾನೆ ಚಂಚಚ್ಚ ಮರ 
ಗೈವಂತೆ ಬೆಸಗೊಂಡಳೊರಟಾಗಿ ಆಟವಿಕಸ್ಟ್ರೀಯವೋಲ* (ಶತ್ರಾಂಗ- ಠುಹಧರಂ ತಾನೆ ಪೀಠಾರ್ಚನಾಪ್ರಸ್ತು ತಿಯುಕ್ತ € ತಾನೆ (ಅ. 
ಎ 44೩): ಹಿಮಶೈಬವು ಜ್ಯೂಪಿಟರ್‌* ತನ್ನ ಪ್ರತಿಸ್ಪರ್ಧಿಯನ್ನು ಶಿಕ್ಷಿಸಲು 98-033). ೩. ಗಾರುಡಿಗ ; ಐಂದ್ರಜಾಲಿಕ, ೪, ಕಣ್ಮಟ್ಟು ವಿದ್ಯೆ; 
ನಿರ್ಮ್ವಾಸದ ಕಾರಾಗೃಹವೆಂಬುದು ಬಹುಸೀಮಿತ ದೃಷ್ಟಿಯಲ್ಲಿ ಮಾತ್ರ ನಿಜ|,, ಇಂದ್ರಜಾಲ. ೫. ಸಾಮಗಾನದ ಒಂದು ಅಂಗ; ಉದಿ ಸಥ ಪ್ರಸ್ತಾ ಹಕ 
(ರದ್ಮಕ್ರ- ಸಳ. ಶೀಕಿಕೆ)) ಈ ಎರಡೂ ಕೋಟೆಗಳು ಪ್ರತಿಸ್ಪರ್ಧಿಗಳಾಗಿ ಹಿಂಗಿರ, ಪ್ರಶಿಹಾರ, ನಿಧನವೆಂಬ ೫ ಪ್ರಕಾರವಾಗಿ. ಸುಮಗಾನವು 
ಮತ್ಸರವನ್ನೇ ಕಾರುತ್ತಿದ್ಧವು (ಕಾಗಗೋ- ೦೮9). [ಸಂ. ಪ್ರತಿ. ಧಃ ನನ್‌] ಭಾಗಿಸಲ್ಪಟ್ಟಿರುವುದು (ಶಸಾರ. ೬-೦೪ ತಾತ ರ್ಜ); ಪ್ರಶಿಹಾರದ' ದೆ. ವತೆ 
ಪ್ರತಿಹತ (ಗು). ೧. ಹಿಂದಿರುಗಿ ಹೊಡೆಯಿಸಿಕೊಂಡ ; ಪ್ರತಿಯಾಗಿ ಯಾವುದು? ಎಂಬ ಪ್ರತಿಹರ್ತ್ಕೃವಿನ ಪ್ರಶ್ನೆಗೆ ಆನ್ನವೆಂದೂ ಚಾಕ್ರಾಯಣನು 
ಹೊಡೆತ ತಿಂದ. ೨. ಗಾಯಗೊಂಡ. ೩. ಹಿಂದಕ್ಕೆ ಅಟ್ಟಿದ ; ಉತ್ತರವನ್ನು ಕೊಟ್ಟಿ ರುತ್ತಾನೆ (ಕ್ರಿಕ್ಶಣು. ೦೯೬ ಅಂಟ). ೬. [ದ್ವೈತ] 
ಹಿಮ್ಮೆಟ್ಟಿಸಿದ. ೪. ಪ್ರೆತಿಭಟನೆಯನ್ನು ಹೊಂದಿದ ; ಎದುರಿಸಿದ. |0| ವಿಷ್ಣು. ವಾ ಸುದೇವ, ಸಂಕರ್ಷಣ, ಪ್ರದನ್ಯಿಮ್ನ ಮತ್ತು ಅನಿರುದ 
೫. ಸೋತ ; ಸೋಲನ್ನು ಹೊಂದಿದ, ೬. ಕೆಳಕ್ಕೆ ಬಿದ್ದ ; ಪಶಿತ. ರೆಂಬ" ಪರಮಾತ್ಮ ನ ಐದು ವ್ಯೂಹಗಳಲ್ಲಿ ಒಂದು ; "ಅನಿರುದ್ದ 
೭. ನಿರಾಶೆಗೊಂಡ ; ಆಸೆಯನ್ನು ತೊರೆದ. ೮. ಅಡ್ಡಿ ಪಡಿಸಿದ ; ಒಂದೊಂದು ಕಾರ್ಯದಲ್ಲಿಯೂ ಈ ಜಗತ್ತ ಕೃನ್ನು ಪ್ರತಿಹರಣ ಮಾಡು 
ಪ್ರತಿರೋಧವನ್ನು ಹೊಂದಿದ : ಬಂಗಾಳದಲ್ಲಿ ಅತೃಪ್ತಿಲಕ್ಷಣ ಅತ್ಯಂತ ವುದರಿಂದಲೂ ಮೂರ್ತಿಗಳನ್ನು ಪ್ರತಿಹರಣಮಾಡುವುದರಿಂದಲ ೂ ಪ್ರತಿ 
ಪ್ರಬಲವಾಗಿ ಕಂಡುಬರುತ್ತಿರುವುದರ ಏಕಮಾತ್ರಕಾರಣ ನಮ್ಮ ಪ್ರಕಿಹತ ಹಾರನೆಂದು ಅನಿರುದ್ಧನೆಂದು ಹೆಸರು (ಶತಕಾರ- ೬-0 ತಾತ್ಪರ್ಯ). [ಸಂ.] 
ಗಮನ (೩೧ರ: 11, ೦೯೦). ೯. ಇನ್ನೊಬ್ಬರ ದ್ವೇಷಕ್ಕೊಳಗಾದ. |356[ಪ್ರುತಿಹಾರಕ.: (ನಾ). ೧. ಬಾಗಿಲು ಕಾಯುವವನು ; ದಾ ೫_ರಪಾಲಕ : 
೧೦. ಹೋಗಲಾಡಿಸಿದ; ನಾಶಪಡಿಸಿದ. (ನಾ). ೧೧. ಸೋತಂದಂ; ಪ್ರತಿಹಾರಕರುು ಗೋಪುರಚತುಷ್ಕಮಂಂ ಪುದಿದ ಶಾಳವಃಂ೦ ಪೂರ್ವೋಕ್ತ 
ಪರಾಭವಗೊಂಡುದಂ ನ ಪ್ರತಿಹತಮಾದುದೂ ಪರಶುರಾಮನಿಗಾ ಸ್ಥಿ ತಿಛಿಂ೦ ಕಣ್ಣ ೦ ಬಗೆಗಂ ಪ್ರತೀತಿಯಂ ಪಡೆದು ಪಡೆದುವಧಿಕೋತ್ಸ ವಮಂ 
ರಘುರಾಮನು ಸರಿತ್ಚ ತಿ ಕುವರಂಕರಾಮನಿನದೇಂ ಕಟೀವಾದುದೆೊ (ನತ: ಜಟ] ಪಸರಿಸಿದತ್ತು . . . ಮಹಾಪ್ರತಿಹಾರಕಸ ನಂ 
ಮೂರಟುಸೂಟಕೊಳು (ಗಠಾಯು- ೦.೨೪). ೧೨. ಅಡ್ಡಿಪಡಿಸುವುದು ; _ (ಉಾರಫು. ೦೬-೨೨). ೨. ಗಾರುಡಿಗ. [ಸಂ.] 
ತಡೆಯಂವುದು : “ಪಖಾಹತ ಪ್ರತಿಹತಮಜಕ್ಕುಗ್‌ (ಕರಕಂ- ೨೪೩). | 40 |ಪ್ರತಿಹಾರಿ (ನು). ರಾಜನ ಹದಿನೆಂಟು ಬಗೆಯ ಪರಿವಾರದವರಲ್ಲಿ 
೧೩, ನಿರಾಶನಾದವನು: “ಮನೋಹತಃ, ಪ್ರತಿಹತ;, ಪ್ರತ್ನಿಬದ್ಧಃ, ಒಬ್ಬ; ದ್ವಾರಪಾಲಕ: “ಪೌರೋಹಿತಂ . . . ಪ್ರತಿ ಹಾರಿಯಂತಸ್ಥಿ ತಂ 
ಹತಃ __೪ ಮನಸ್ಸಿನ ಉತ್ಸಾಹವು ತಬ್ಪದವನ ಹೆಸರು, ಮನಗೆಟ್ಟವನು” ದ್ವಾರಪಾಲರ್‌ ಕರಣಿಕಂ ದಂಡಪಾಣಿ ಕೊಠಾರಿ ಯಸವಕಾಜನಾ 
(ಶಿರ್ಕಾಂತಿ. ೩೩೪). [ಸಂ.] ತಳವಾಅನೆಂಬಿಎರು ಭೂರಮಣರಲ್ಲಿ ವಿನಿಯೋಗಮಂ ತಾಳಿ ಪದಿನೆಣ್ಣರ್‌ 
ಪ್ರತಿಹರ್ತೃ (ನಾ). ೧. ಹೊಡೆಯುವವನಿಗೆ ಪ್ರತಿಯಾಗೆ ' ಹೊಡೆ ಪ್ರಧಾನರೆನಿಕುಂ”  (ಮಂಗರಾ. 60-00). ಐ ಈ ಪ ಶ್ರೈಯೋಗದಲ್ಲಿ 


ಯಃವವನು. ೨. ಪರಿಹರಿಸುವವನು; ನಿವಾರಿಸುವವನು. |46| ಪ್ರತಿಹಾರಿ, ದ್ವಾರಪಾಲ ಎಂಬ ಎರಡೂ ಸೇರಿರುವುದು ವಿಚಾರ 
೩, ಯಾಗಗಳಲ್ಲಿ ಭಾಗವಹಿಸುವ ಹದಿನಾರುಜನ ಯತ್ವಿಜರಲ್ಲಿ ಯೋಗ್ಯ. [ಸಂ. ಪ್ರತಿಹಾರಿನ್‌] 


ಪ್ರತಿಹಾಸ ೬೦೫೭ ಪ್ರತೀಕ್ಷಿಸು 


ಪ್ರತಿಹಾಸ (ನಾ). ೧. ಇನ್ನೊಬ್ಬರ ನಗುವಿಗೆ ಪ್ರತಿಯಾಗಿ ನಗು ಒಂದು ಪದದ ಅಥವಾ ವಾಕ್ಯದ ಅರ್ಥಕ್ಕೆ ಪ್ರತಿಯಾಗಿ ಬೇರೊಂದು 
ವುದು. ೨. ಕಣಿಗಿಲೆ ಗಿಡ; ಪಡ್ಡಳಿ : “ ಪ್ರತಿಹಾಸಃ, ಶತಪ್ರಾಸಃ, ಸಾಂಕೇತಿಕಪದವನ್ನಾಗಲೀ ವಾಕ್ಕವನ್ನಾಗಲೀ ಪ್ರಯೋಗಿಸುವ 
ಚಂಡಾತಃ, ಹಯವಮಾರಕಃ, ಕರವೀರ॥.. ೫ ಗನ್ನೇರಳೆ, ಕಣಿಗಿಲಗಿಡದ ವಿಧಾನ ; ಅಂತರಾರ್ಥವನ್ನಿಟ್ಟು ಬರೆಯುವ ತತ್ತ್ವ: 
ಹೆಸರು” (ಸಿರ್ಕಾಂಕಿ- ೦೨೮). ಹೂ.) * ಸಿಂಬಾಲಿರುಂ ' ಅಂದರೆ ಪ್ರತೀಕವಾದವೇ "ಆಯಾ್‌ಡಿಯಾಲಿರ್ನುಂ ' 

ಪ್ರತಿಹಿಂಸೆ (ನಾ). ಒಬ್ಬನು ಮಾಡಿದ ಹಿಂಸೆಗೆ ಪ್ರತಿಯಾಗಿ ಹಿಂಸೆ| 8| ಅಂದರೆ ಆದರ್ಶವಾದ ಎಂಬ ಮಾತನ್ನು ತಂದೆ. . . ನನ್ನೆದುರಿಗೆ ಚರ್ಚಿಸಿ 
ಮಾಡುವ ಪ್ರವೃತ್ತಿ: ಸೇಡಿನ ಬುದ್ಧಿ: ಹೃ ದಯದೆ ಳಗೆ ದರೆ (ಇಳ: ೪೬೪). [ಸಂ.) 
ಮನೋಹರನ ಬಗೆಗೆ ಭೀಷಣಪ್ರತಿಹಿಂಸೆ ಇದ್ದಿತು (ಕೂಕಕಾ- ಲಿ ಪ್ರತೀಕಾರ (ನಾ). ೧. : ಪರಿಹಾರ ; ನಿವಾರಣೆ : ಪುರುಪರಮೇಶ್ವರ 

[ಸಂ. ಪ್ರತಿಹಿಂಸಾ ತನೂಭವರ ಯುದ್ಧಾಡಂಬರೋಪಸರ್ಗ ದೊಳೆವೂಾಕುಲವ್ಮಾಕುಲರಾಗಿ ತತ್ವ 

ಪ್ರತೀಂದ್ರ (ನಂ). [ಜೈನ] ಇಂದ್ರನಿಗಿಂತ ಸ್ವಲ್ಪ ಕೆಳಮಟ್ಟದ ಇಂದ್ರ; ಶಮನಪ್ರತೀಕಾರಮಾಗೆ ನಾಕಲೋಕಸುಂದರಿಯರೊಡನೆ ಅನಿಮೇಷರ?, 
ಇತರ ದೇವತೆಗಳಿಗಿಂತಲೂ ಹೆಚ್ಚಾದ ಅಣಿಮಾದಿ ಗುಣಗಳನ್ನು | - ಸರ್ವಜ್ಞ ಬಿಂಬಾವಳಿಗೆ ಪರಸಿದರ್‌ (ಉತ್ರ. ೧೪-೦೦3 ಐ): ಬರ್ದುಕಿ 
ಪಡೆದಿರುವ ದೇವಯೋನಿವಿಶೇಷ; p ನಾಲ್ಕು ಪ್ರಕಾರದ ದೇವವರ್ಗ ದೊರುಂ ಪಿರಿಯನ ಮಂನಿಸೆಂಬುದು ಪ್ರಣಿಪಾತಪ್ರತೀಕಾತಮೊಂದ 
ಗಳಲ್ಲಿಯೂ ಇಂದ್ರನ ಕೆಳಗೆ ಪ್ರತೀಂದ್ರರಿರುತ್ತಾರೆ. ಭವನವಾಸಿ ಜಾದರಸನ ದಂಡನಾಯುಕಂಗೆ ಶರಣಾಗತರಾಗಿ ನಿಜಶಿರಸ್ತಾಣಪರಾಯಣ 
ದೇವರುಗಳಲ್ಲಿ ಇಪ್ಪತ್ತೂಜನ ಇಂದ್ರರೂ ಇಪ್ಪತ್ತುಜನ ರಂದರ್‌ (808 - ೦೦-೨೪6). ೨. ಅಪಕಾರಕ್ಕೆ ಪ್ರತಿಯಣಾಗಿ 
ಪ್ರತೀಂದ್ರರೂ ಇರುತ್ತಾರೆ. ವ್ಯಂತರದೇವರಂಗಳಲ್ಲಿ ಹದಿನಾರು ಅಪಕಾರ ಮಾಡುವುದು ; ಸೇಡು ತೀರಿಸಿಕೊಳ್ಳುವುದು : “ವೈರ 
ಜನ ಇಂದ್ರರೂ ಹದಿನಾರು ಜನ ಪ್ರಶೀಂದ್ರರೂ ಇರುತ್ತಾರೆ. |3* ಶುದ್ಧಿಃ: ಪ್ರತೀಕಾರಃ, ವೈರ ನಿರ್ಯಾತನಂ .. ೩ ಹಗೆ ತೀರಿಸಿ 
ಜ್ಯೋತಿರ್ದೇವರುಗಳಲ್ಲಿ ಚಂದ್ರನು ಇಂದ್ರನಾದರೆ ಸೂರ್ಯನು ಕೊಳ್ಳು :ವುದರ ಹೆಸರು" (ಸಂತಿ, ೨೩೦) ; ನಂಜರಾಜನು . 
ಪ್ರತೀಂದ್ರ. ಕಲ್ಪವಾಸಿಗಳಲ್ಲಿ ಹನ್ನೆರಡು ಜನ ಇಂದ್ರರೂ ಹನ್ನೆರಡು ಕೃಷ್ಣ ಪ ನಾಯಕನ ಮೇಲಿ ಪ್ರತೀಕಾರವನ್ನು ಮಾಡುವುದಾಗಿ ಸಂಕಲ್ಪ 
ಜನ `ಪ್ರತೀಂದ್ರರೂ ಇರುತ್ತಾರೆ : ಕೇಶಷನುಮಾತ್ಮೀಯಗುರು| ' ಮಾಡಿದನು ್ರೀಣಡು. 008) - ೩. [ವೈದ್ಯಶಾ] ರೋಗ ಪರಿಹಾರಕ್ಕಾಗಿ 
ವಿಯೋಗದೊಳ* ಸವ ಗತ ತ ಪ್ರವ್ರಜ್ಯಪದವಿಯೊಳ್‌ ಮಾಡುವ ಚಿಕಿತ್ಸೆ; ರೋಗನಿವಾರಣೋಪಾಯ : ಸ್ಥಾವರವಿಷ, 
ಪರಿತಕ್ತ್ಕ ನುಮಾ? ೩ದೆಚ್ಚುತಕಲ್ಪದೊಳ್‌ ಪ್ರತೀಂದ್ರನಾದಂ (ಅಂತ್ರ. |30 ಜಂಗಮವಿಷ, ಕುಷ್ಠ . . . ಮಂತಾದ ರೋಗಗಳು ಕಾಣಿಸಿದಲ್ಲಿಯೇ 
೬-೦೨ ನ); ಕೇಶವನ.: "  . ನೂೋಗದೊೊಳು ದೀಕ್ಷೆಯಂ ಕ್ಕೆ ೈಕೊಂಡಲ್ಲಿಯೆ ಜಾಪ್ಕ ಮಾಡದೆ ಶೀಘ್ರದಲ್ಲಿಯೇ ಪ್ರತೀಕಾರವಂ ಮಾಡಬೇಕು 
ಪ್ರತೀಂದೃನಾದೊಂ (೫:೬ ಇ. . [ಸಂ.) (ತಳನ್ಕೆ- ೨೨). [ಸಂ.) 

ಪ್ರತೀಕ (ಗು). ೧, ಪ್ರತಿಕೂಲವಾದ; ವಿರುದ್ಧವಾದ; ವ್ಯತಿರಿಕ್ತವಾದ. | '|ಪ್ರತೀಕಾರಸಂಧಿ (ನಾ). [ರಾಜನೀ] ಹದಿನಾರಂಬಗೆಯ ಸಂಧಿಗಳಲ್ಲಿ 
೨. ತಲೆಕೆಳಗಾದ; ವಿಲೋಮವಾದ. (ನಾ)- ೩. ಭಾಗ; ಅಂಶ; ಒಂದಂ ; ಒಬ್ಬ ರಾಜನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ 
ಪಾಲೂ. ೪. ಅಂಗ; ಅವಯವ: : “ಅಂಗಂ, ಪ್ರತೀಕ; , ಅವಯವಃ, | 35 ಉಪಕಾರ ಮಾಡಂವೆನೆಂಬ ಒಪ್ಪಂದ : ಪರಸ್ಥ ; ರೋಪಕಾರಂಗೆಯ್ಯೂ ದು 
ಅವಘನಃ-೪ ಕೈ ಕಾಲು ಮುಂತಾದ ಅಂಗಗಳ ಹೆಸರುಗಳು” ಪ್ರತೀಕಾರಸಂಧಿಯೆಂಬುದಕನಿ ೦ (ತಂಕಕೂ- 36-9): “ಸಂಧಿ” ಕ 
(೧ರ೩ಂ8- ೦೮೯). ೫. ಗುರುತು; ಚಿಹ್ನೆ ; ಸಂಕೇತ: ಧೂಮ [ಸಂ.] 
ಪ್ರತೀಕದಿಂ ರಾಮನಂ ಭಾವಿಸಿರೆ ಬಂದು ಮುಟ್ಟಿತ್ತೋಡಮಾ ಪಾರಮಂ ಪ್ರತೀಕಾಲಂಬನ (ನಾ). ೧. ದೇವತೆಯ ಪ್ರತಿಮೆ, ಸಾಲಿಗ್ರಾವಂಶಿಲೆ. 
(ಶ್ರೀರಾಮಾ ೦೬೨-೨೭೩); ಬಿಳಿವರ್ಣವು ಯಾವಾಗಲೂ ಪರಿಶುದ್ಧ ತೆಗೆ ಮೊದಲೂದಂವುಗಳನ್ನು ಉಪಾಸ್ಕದೇವತೆಯೆಂದು ನಂಬಿ ಪೂಜಿಸು 
ಪ್ರತೀಕವಾಗಿರುವುದು (ಕುಂತ, ೭೦), ೬. ಪ್ರತಿಕೃತಿ; ಪ್ರತಿರೂಪ : |30 ವುದು. ೨. (ದ್ವೈತ] ತನ್ನ ಶರೀರದಲ್ಲಿಯೇ ಭಗವಂತನನ್ನು 
ದಾಂಪತ್ಕಜೀವನವು. . . ಸಮರಸವಾಗಿ ಬೆಳೆದುಕೊಂಡು ಬಂದ ಅಂತಃಕರಣ ಕಾಣುವವನು : ತೃಣ, ಕ್ರಿಮಿ. ಪಶು, ಮನುಷ್ಕೋತ್ಸವಮಂರು, ಚಕ್ರ 
ಪ್ರವೃತ್ತಿಗಳ ಏಕೀಭೂತವಾದ ಪ್ರತೀಕವೆಂಬುದನ್ನು ರಾಮನು ನಮಗೆ ವರ್ತಿಗಳು, ಮನುಷ್ಯ, ಗಂಧರ್ವರೆಂಬ ಏಳುವಿಧ ಜೀವರು ನಿರಂಶವೆನಿಸು 
ಕಲಿಸಿ ಕೊಟ್ಟಿದ್ದಾನೆ (ಐಾಂಕ್ಕ- ೦೦೫) ; ಮಾತು ಅಂತರಂಗದ ಪ್ರತೀಕ ವರು. . . ಇವರಿಗೆ ಪ್ರತೀಕೌಲಂಬವರೆಂತಲೂ ಮತ್ತೊಂದು ಹೆಸರು. 
(ಕೊಸ. ೩3). ೭. ಒಂದಕ್ಕೆ ಬದಲಾಗಿ ಇರುವಂಥದು; ಪ್ರತಿನಿಧಿ ಪ್ರತೀಕವೆಂದರೆ ತನ್ನ ಶರೀರವು. ತನ್ನ ಶರೀರದಲ್ಲಿ ಹರಿಯನ್ನು ಅವರೋಕ್ಷ 
ಯಾಗಿರುವುದಂ : ಯಾವುದನ್ನು ಯಾವುದರ ಸ್ಥಾನದಲ್ಲಿ ಉಪಾಸ್ಯವೆಂದು | 35 ದಲ್ಲಿ ಕಾಣುವವರಾದುದರಿಂದ. ಪ್ರತೀಕಾಲಂಬನಲೆಂದು ಹೆಸರು (ಹಾರ. 
ಹೇಳಿದೆಯೋ ಆದು ಅದರ ಪ್ರತೀಕವು (್ರಹ್ಮಂಃ. ೨೦೦) ; ಪ್ರತಿಯೊಂದು ೨೩-೩ ತಾಠ್ಮರ್ಯ)- [ಸಂ-] 
ಊರಿಗೂ ಚಾವಡಿಯೊಂದು ಬೇಕೇಬೇಕು. ಸಾರ್ವಭೌಮಸರಕಾರದ ಪ್ರತೀಕಾಶ (ನಾ). ೧. ಪ್ರತಿಬಿಂಬ. ೨. ಕಾಣ್ಕೆ ; ನೋಟ. 
ಪ್ರತೀಕವದು (ಗಾಗು- 9). ಲೆ. ಆಕೃತಿ ; ಸ್ವರೂಪ ; ಆಕಾರ: ೩. (ಸವರಾಸದ ಉತ್ತರಪದವಾಗಿ ಬಂದಾಗ) ಸಮಾನವಾದುದು : 
* ಪ್ರತೀಕಂಗೊಳ್ಳೂ ' ಪರಾ. [ಸಂ.] ಸದೃಶವಾದದು : “ನಿಭಃ, ಸಂಕಾಶಃ, ನೀಕಾಶಃ, ಪ್ರತೀಕಾಶಃ, 

ಪ್ರತೀಕಂಗೊಳ್ಳು (ಕ್ರಿ). ಆಕೃತಿಯು ಕಣ್ಣಿಗೆ ಕಟ್ಟಿದಂತಾಗಂ ; | 40 ಉಪಮಾ . , . ಸಮಾಸದಲ್ಲಿ ತುದಿಪದಗಳಾಗಿಯೇ ಸಮಾನವಸ್ತೂಎನ 
ಮೂರ್ತಿವತ್ತಾಗು : ಇಂತೆಲ್ಲಮುಂ ಪ್ರತೀಕಂಗೊಳ್ಳಲೊರ್ದಿನಂ ಹೊಳೆಯ ಹೆಸರಾಗುವುವು” (ಸಜಾತಿ. ೩೦೭). [ಸಂ.] 
ನುಣ್ಮಳಲ ಬೆಣ್ಣೆಯ ದಿಣ್ಣೆ ಮೇಲಿರ್ದು, ಸೀತೆ ತಾಂ ಪತಿ ಮೈದುನರ | |ಪ್ರತೀಕ್ಷಣ (ನಾ). ಎದುರುನೋಡುವುದು ; ನಿರೀಕ್ಷಣೆ : ಅತಿಪುರಸ್ಸರ 
ಕೂಡೆ ಮಾತುಡಾತಿರೆ (ಶ್ರೀರಾಮಾ. ೦೯೬-೮೬). ಮಿದಿರ್ಗೊಂಡು ತತ್ಕಿ,ಯಾಪರಿಸಮುಪ್ತಿಪ್ರತೀಕ್ಷಣಪರನವರಂ ಗುರು 

[ಪ್ರತೀಕ 4 ಕೊಳ್ಳು, ( ಎ ಕೊಳ್ಳ್‌)) ಭಕ್ತಿಪೂರ್ವಕಂ ಬಂದಿಸಿ (6೦ ೨-೩೩ ವ). (ಸಂ.1 


ಪ್ರತೀಕವಾದ (ನಾ). ೧. ಸಾಹಿತ್ಯದಲ್ಲಿ ಸಂಕೇತಗಳ ಮೂಲಕ || |ಪ್ರತೀಕ್ಷಿಸು (ಕ್ರಿ). ಎದುರು ನೋಡು ; ಕಾಯು ; :ನಿರೀಕ್ಷಿಸು ; 
ವಿಷಯನಿರೂಪಣೆ ಮಾಡಬೇಕೆಂಬ ವಾದ: ಣಂ ಕಾವ್ಯಗಳಲ್ಲಿ ಸೌಗಂಧಿಕಾದೇವಿಯಂ ಬರುವುದಂ ಪ್ರತೀಕ್ಷಿಸುತ್ತಿರಲು (ಸೌಗಾಧಿ. 3೨೦೯-೬): 


ಪ್ರತೀಕ್ಷೆ 


ನಮಿಸಿದರು ತಪೋರುದ್ರಂಗೆ, ಚಿತ್ರಕೂಟಕೆ ರಾಮನೈತಂದ ವಾರ್ತೆಯಂ 
ಕೇಳ್ವಂದಿನಿಂದಾತನಂ ಪ್ರತೀಕ್ಷಿಸುಶಿರ್ದ ಕೆಂಜೆಡೆಯ ಕಿತ್ತಡಿಗೆ 
೦೪9-೨೨೦). [ ಪ್ರತೀಕ್ಷಣ * - ಇಸ್ಕು ] 

ಪ್ರತೀಕ್ಷೆ (ನಾ). ಇ ಪ್ರತೀಕ್ಷಣ : `ನಮ್ಮ ಅಂತಃಕರಣದ ಆಸೆ ಒಂದಿಲ್ಲೊಂದು 
ದಿನ ಈಡೇರಿತೆಂಬ ಪ್ರತೀಕ್ಷೆಯಲ್ಲಿ ಇನ್ನೆಲ್ಲವನ್ನೂ ಅಲ್ಲಗಳೆದು ನಿಂತಿದ್ದೇವೆ 
(ಕೇಳಕ್ಕೆ. ೩); ಭಾರತೀಯಸಂಸ್ಕೃತಿಯನ್ನು ತಿಳಿಯಲು ಸಹಾಯವಾಗು 
ವುದೆಂದೂ ಅವನ ಪ್ರಶೀಕ್ಷೆಯಿತ್ತು (ರುಣ. ೬4). [ ಸಂ. ಪ್ರತೀಕ್ಷೂ] 

ಪ್ರತೀಕ (ಗು). ೧. ಕಾಯಬೇಕಾದ : ನಿರೀಕ್ಷಿಸತಕ್ಕ. ೨. ಪರಿಗಣಿಸ 
ಬೇಕಾದ ; ಲಕ್ಷಿಸಬೇಕಾದ. ೩. ಗೌರವಕ್ಕೆ ಪಾತ್ರವಾದ ; 
ವಂನ್ನಣೆಗೆ ಅರ್ಹವಾದ. (ನಾ). ೪. ಮನ್ನಣೆಗೆ ಅರ್ಹ ನಾದವನು; 
ಪೂಜ್ಯ ; ವಠಾನ್ಯ : “ಪ್ರತೀಕ್ಷ್ಯಃ, ಪೂಜ್ಯ: - ಈ ೨ ಪೂಜಿಸಲ್ಪಕ್ಕವಂ” 
(ಹಲಾಯ. ೬೩-೨೨೪): [ಸಂ.3 

ಪ್ರತೀಚಿ (ನಾ). ಪಡುವಣದಿಕ್ಕು ; ಪಶ್ಚಿಮ: “ಪ್ರ.ತೀಚಿಯೆನೆ ಪಡುವಲು” 
(ಮುಂಗರಾ. 0೭-೦೪); ಆನುಂ ಪ್ರತೀಚೀಸಮಾಗಮಸಂತುಷ್ಟನೆನಪ್ಪೆನೆಂದು 
ದಿನಪಂ ರಕ್ತತ್ವದಿಂ ಪೋಗೆ (ಕಾತಿಫು: 6-೬೩0); ಆ ಪ್ರತೀಚೀಜಲಧಿಗಿಲೀದ 
ನಂಭೋಜಿನೀಜೀವಿತೇಶಂ (ತಂರ್ರಪು- ೨-೪೩): [ಸಂ. ಪ್ರತೀಚೀ] 

ಪ್ರತೀಚೀನ (ನಾ). ಪಶ್ಚಿಮದಿಕ್ಕಿನದು : “ಪ್ರುತ್ಮಕ”, ಪ್ರತೀಚೀನಂ ಈ 
೨ ಪಡುವಲಾದುದು” (ತಾಯ. ೦೭-೦೦೩) - [ಸಂ.7 

ಪ್ರತೀಚ್ಯ (ಗು). ೧. ಪಶ್ಚಿಮಕ್ಕೆ ಸಂಬಂಧಿಸಿದ ; ಪಡುವಣದ. 
೨. ಪಶ್ಚಿಮದೇಶದ ; ಪಾಶ್ಚಾತ್ಮದೇಶಕ್ಕೆ ಸೇರಿದ: ಈ ರೀಕಿ 
ಪ್ರಾಚ್ಮ-- ಪ್ರತೀಚ್ಯ ಶಾಸ್ತ್ರಗಳಲ್ಲಿ ಕಾವ್ಯಾನುಭವ ಅಥವಾ ಕಾವ್ಕಾನಂದದ 
ವಿಷಯದಲ್ಲಿ . . . ಸಿದ್ಧಾಂತಗಳು ಕಾಣದೊರೆಯುುತ್ತವೆ (ಕ್ರೀತೃತ್ರ: ೨೩). 
(ನಾ). ೩. ಪಶ್ಚಿಮದೇಶಕ್ಕೆ ಸಂಬಂಧಪಟ್ಟವನು ; ಪಾಶ್ಚಾತ್ಯ : 
ಆಧುನಿಕಪಂಡಿತರೆಂದರೆ ಪ್ರುಚ್ಯಶಾಸ್ತ್ರಗಳನ್ನು ತಿಳಿದ ಪ್ರತೀಚ್ಯರು ಮತ್ತು 
ಅವರ ದೃಷ್ಟಿವಿಶೇಷಕ್ಕೆ ಸಂಗತವಾಗಿ ಪ್ರಾಚ್ಮತತ್ತ್ವಶಾಸ್ತ್ರಗಳಿಗೆ ವ್ಯಾಖ್ಕಾನ 
ಮಾಡುವ ಆಧುನಿಕಭಾರತೀಯರು (ಛಾತತ್ತ 3. AVI dee). [ಸಂ.3 

ಪ್ರತೀತ (ಗು). ೧- ಎದುರಿಗೆ ಬಂದ ; ಅಭಿಮುಖವಾಗಿ ಬಂದ. 
೨. ಒಪ್ಪಿಕೊಂಡ ; ಸಮ್ಮತಿಸಿದ. ೩. ನಿಜವಾದ: ಸತ್ಯವಾದ. 
೪. ಅನುಭವಸಿದ್ಧವಾದ. ೫. ಚೆನ್ನಾಗಿ ತಿಳಿದ ; ಸುಪ ಸಿದ್ಧವಾದ: 


(ಶ್ರೀರಾಮಾ. 


ಯತಿಯೆಂಬುದುಸಿರ್ನ್ವ ತಾಣಂ . . . ಸತತಂ ಥಛಂದೋವಿದಿತಪ್ರಶೀಶ 
ಶಾಸ್ಟ್ರೋಕ್ತ ಮಾರ್ಗದಿಂದಟುವುದಿದಂ (೪೦ರ. ೦-೭೦) ; ಚತುರಂಗಸ್ತನ 
ವಿನುತಂ ಪ್ರತೀತನಯವತ್ಸವತ್ಸಲಂ ಗೋಮಂಡಲವೂಾಕ್ಷಿತಿಪತಿ 


ಗೋರಂತೆ ಕಲ್‌ವುದಿರುಳುಂ ಪಗಲ:ಂ (ಕಂದ್ರಪು- ೭-೩೬). ೬. ತೃಪ್ತ 
ನಾದ; ಸಂತುಷ್ಟ: ಅತ್ಯಂತಪ್ರಿಯಂ ಪ್ರಶೀತಸ್ವಾಂತಂ ನೃಪನೆಟ್ಟು 
ಸಿಂಹವಿಷ್ಟರದಿಂದ ಮಚ್ಚುಗೊಟ್ಟುಂ (830ಕಿತ್ರು- ೧-೮೨), (ನಾ). 
೭. ಹೆಸರುವಾಸಿಯಾದುದು ; ಪ್ರಸಿದ್ಧವಾದಂದು: ಇಂತಿವಜ 


ತೋರ್ಕೆಯಿಂ ಗರ್ಭದರ್ಭಕನಳುರ್ಕೆಯುವುದಟುವಂಖಿಲಜನ ಪ್ರತೀತ 
ಮಾಗೆ (ಶಂಕಾಮಾ. ೧೦-೦೪೪); ಆಗುಂಬೆಯಿಂದ ಕಾಣುವ ಸೂರ್ಯಾಸ್ತ 
ಮಯವು ಎಷ್ಟು ಪ್ರತೀತವೋ ಅದರ ಕಾಡುಗಳೂ ಅಷ್ಟೇ (ಶಸುಹೂ.3೩೦). 
೮. ಹೆಸರುವಾಸಿಯಾದವನು ; ಪ ಶ್ರ ಸಿದ್ಧನಾದವನು : “ಪ್ರತೀತಃ, 
ಪ್ರಥಿತಃ, ಖ್ಯಾತಃ. ವಿತ್ತಃ, ವಿಜ್ಞಾತಃ, ವಿಶ್ರುತಃ - ೬ ಧನಾಧಿಗಳಿಂದ 
ಪ್ರಸಿದ್ಧನಾದವನ ಪೆಸರು” (ರಾಂ: ೩೨೩)- ೯. ತಿಳಿವಳಿಕೆಗೆ ಬಂದುದು; 
'ಅರಿವಾದುದು. ೧೦. ತೃಪ್ತನಾದವನು ; ಸಂತಂಷ್ಟನಾದವನು. 
[ಸಂ.) 
ಪ್ರತೀತಿ (ನಾ). ೧. ಎದುರಾಗಿ ಹೋಗುವುದು ; ಅಭಿಮುಖಗಮನ. 
೩. ಸ್ಪಷ್ಟವಾದ ತಿಳಿವಳಿಕೆ; ಪರಿಚ್ಲಾನ: ಮಾನಿತಪದವಂಂ ಪದಸಂಧಾ 


೪ 


೬೦೫೮ 


10 


ಪ್ರತೀಪ 


ನವುನರ್ಥಪ್ರತೀತಿಯಂ ಕವಿಹ ದಯಸ್ಮಾ ನಮನಟ್‌ದೋದದೆ ಕಣ್ಣೇನೆಯ 
ಕರಡಿಯವೊಲೂಳ್ತಪಂ ವಾಚಕನೇ(6ರೊಂಜಾು. 0-40 ೪8ರ); ನಿಮ್ಮನ್ನರಪ್ಪ 
ನಿಶಿತಮತಿಗಳ್ಲಿ ಪಂಚರಾತ್ರಿ,ಯೊಳೆ ಪ್ರ ತೀತಿಯಕ್ಕುಂ (ಸುಳುಮಾ.- ೩-೩೭ ನ); 
ದೇವಸವಕಾನವಾದ ಸಹಾಯುಭೂಶಿ ಅನುಕಂಪಗಳೂ ಅವುಗಳಲ್ಲಿ ತುಂಬಿರು 
ವುದರಿಂದ ಕವಿಹೃದಯದ ಪ್ರಶೀತಿಯು ಹೆಜ್ಜೆಹೆಜ್ಜೆಗೂ ಬರುತ್ತಿರುವುದಂ 
(ಶ್ರ. ೩೪). ಹಿ. ಪ್ರಸಿದ್ಧಿ; ಖ್ಯಾತಿ : ಪ್ರತಿಭಾವತ್ವವುಂಮಕೃತಕ 
ಚತುರತೆಯುಂ ಪರಮಬುಧಜನೋಪಾಸನಮಂಂ ಶ್ರುತಪರಿಚಯಮಂಂ' 
ತರ್ಕುಂ ಪ್ರತೀತಿಯಂ ವಾಗ್ವಿದಗ್ಮತಾನಿಪುಣತೆಯೊಳ್‌ (ಕರಾ. 
೪. ನಂಬಿಕೆ ; ಎಶ್ವಾಸ : "ಪ್ರತೀಶಿಃ, ಪ್ರತ್ಮಯಃ, 
ನಂಬುಗೆ” (ಜರಾಯು. 


೦-00). 
ಶ್ರದ್ಧಾ -ಈ 
೧೨೯-೯೩೫) ; ನೀಲಮ್ಮನೇ ರಚಿಸಿದವುಗಳೆಂದು 
ಪ್ರತೀತಿಯಿರುವ ಇನ್ನೂ ಕೆಲವು ವಚನಗಳು ಸಿದ್ಧರಾಮನನ್ನು 
ಕುರಿತು ಹೇಳಿದವುಗಳು ಇವೆ (ಕರ್ನಾಳ. ೦೨೬); ಮೊದಲನೆಯ 
ಸುಕುವತಾರಸ್ವಾಮಿಯ ಕಥೆಯನ್ನು ನೋಡಿದರೆ ಈ ಮಾತಿನ ಪ್ರತೀತಿ 
ಯಾಗುತ್ತದೆ (ಕಸಾಕ. ಆ). ೫. ಕರ್ಣಪರಂಪರೆಯಿಂದ ಬಂದಿರುವ 
ಸಂಗತಿ ; ಜನಶ್ರುತಿ; ಜನಜನಿತವಾದ ವೃತ್ತಾಂತ : ಗಾಂಧರ್ವವಿಧಿ 
ಯಿಂದೆ ಮದುವೆ ನಿಲೆ. ಬಭ್ರುವಾಹನಜನನಮಾಯ್ಕೆಂದು ಕರ್ಣಪ್ರತೀತಿ 
ಯಿದೆ 8ತ್ರಾಂಗ. ೬೩-0೪9); ಸೋಲಿಗಯ್ಕ ಎಂಬುವನು ಸೋಲಿಗರ 
ಮೂಲಪುರುಷನೆಂಬ ಪ್ರತೀತಿಯಿದೆ (ರ್ರಾಂಂ. 900). ೬. ಸಂತೋಷ ; 
ಆನಂದ : ಕಾಟ್ಟಾರವಾಗೆ ಕಾವ್ಕರಸಂ ಅರ್ಥಮುಮತ್ಮರಮಂಂ 
ಪ್ರತೀತಿಯಂ ಮಾಲಸ್ತಿನೆಗಂ (ಕಠುರ. ೩೬ ಪ್ರಯೋ). ೭. ಮನ್ನಣೆ: ಗೌರವ. 
೮. ವರ್ತಮಾನ : ಸಮಾಚಾರ : ಈ ತಿಂಗಳ ಕೊನೆಯಲ್ಲಿ ನಮ್ಮ 
ರಾಜ್ಯಕ್ಕೆ ರಾಷ್ಟ್ರಪತಿಯವರು ಬರುವರೆಂಬ ' ಪ್ರತೀತಿ ಇದೆ (ಕಂ). ೯. 
[ವೇದಾಂತ]ಪ್ರತ್ಮಕ್ಷಾದಿ ಪ್ರಮಾಣಗಳಿಂದ ಉಂಟಾಗುವ ಜ್ಞಾನ: 
ಇಂತಹ ಸತ್ತ್ವವಿಲ್ಲದಿರುವುದು ಅಸತ್ತದಾರ್ಥ. ಇದಕ್ಕೆ ಪ್ರಮಾಣಸಂಬಂಧ 
ಎಲ್ಲ... ಪ್ರತೀತಿಯೆಂಬ ಪ್ರಮಾಣಜ್ಞಾನ ಗೋಚರವಲ್ಲ (ಹಿಂರಸಾ. ೦೯೪). 
[ಸಂ.) 

ಪ್ರತೀಪ (ಗು). ೧. ಪ್ರವಾಹಕ್ಕೆ ವಿರುದ್ಧವಾಗಿರುವ. ೨. ಪ್ರತಿಕೂಲ 
ವಾದ ; ವಿರುದ್ಧವಾದ. ೩. ಎದುರುಪಕ್ಷದ ; ಪ್ರತಿಪಕ್ಷದ. 
(ನಾ). ೪. ಪ್ರತಿಕೂಲವಾದುದು ; ವಿರುದ್ಧವಾದುದು : “ಪ್ರತಿ 
ಕೂಲಂ, ಪ್ರಶತಿಲೋಮಂ, ಪ್ರತೀಪಂ, ಪ್ರಸವ್ಮಂ-ಈ ೪ ಪ್ರತಿಕೂಲಂ” 
(ಷರಾಯು. ೦೨೨-೩೪). ೫. [ಕಾವ್ಯವಿರಾ] ಒಂದು ಅರ್ಥಾಲಂಕಾರ : 
ವರ್ಣನೀಯವಾದ ವಸ್ತುವಿಗೆ ಅಂದರೆ ಉಪಮೇಯಕ್ಕೆ ಕನಿಕರ 
ವನ್ನಾಗಲೀ ಶಿರಸ್ಕಾರವನ್ನಾಗಲೀ ತೋರಿಸುವುದು ; ॥ ಇದರಲ್ಲಿ 
ಐದು ಬಗೆಗಳಿವೆ. ೧., ಪ್ರಸಿದ್ಧವಾದ ಉಪಮಾನವಸ್ತುವನ್ನು 
ಉಪಮೇಯವನ್ನಾಗಿ ಮಾಡಿ ವರ್ಣಿಸುವುದು. ೨. ಉಪಮಾನ 
ಸ್ತೂವಿದೆಯೆಂದು ಉಪಮೇಯವನ್ನು ಕಡೆಗಣಿಸಿ ಹೇಳುವುದು. 

೩. ವರ್ಣಿಸುವ ವಸ್ತುವಿನ ಅತಿಶಯದಿಂದ ಉಪಮಾನ 
ವಸ್ತುವಿಗೆ ಅನಾದರಣೆ ವರಾಡಂವುದಂ. ೪. ವರ್ಣಿಸರ 
ವಶತ್ತಿವಿಗೆ ಅಂದರೆ ಉಪಮೇಯರಕ್ಕೆ ಉಪಮಾನವಸ್ತಿ ಯೋಗ್ಯ 
ವಲ್ಲವೆಂದು ಹೇಳಂವುದಂ. ೫. ವರ್ಣಿಸುವ ವಸ್ತುವಿನಿಂದಲೇ 
ಬೇಕಾದ ಕೆಲಸವುಗುವುದರಿಂದ ಉಪಮಾನವಸ್ತವೇತಕ್ಕೆಂದಂ 
ಹೇಳುವುದು: ಅನುಕಂಪೆಯಕ್ಕೆ ಮೇಣ್‌ ಕುತ್ಸನಮುಪಮೇಯಸ್ಮಿತಂ 
ಪ್ರತೀಪಂ (ಕಾಕಾನ: ೭೦೭); ಪ್ರಸಿದ್ಧಮಾದುಪವನಾನವಸ್ತುವಂ ಉಪ 
ಮೇಯುಂಗೆಯ್ಹ ಪೇಟಿಹಯದು ಪ್ರತೀಪಂ (ಅಪ್ರತಿ. ೩೯-೦೭); ಸಂಗತ 
ಮಾಗಲ್ಕುಪಮೆಗೆ ಮಂಗಳಮೂರ್ತಿ ಪ್ರತೀಪಮುಪಮೇಯತಕತೆ ತಾಂ 


(ಪರತ, ೦೫-೦೩). (ಸಂ.] 


ಪ್ರತೀಪದರ್ಶಿನಿ ೬೦೫೯ ಪ್ರತ್ಕಂಗ 
ಪ್ರತೀಪದರ್ಶಿನಿ (ನಾ). ಹೆಂಗಸಂ; ಸ್ತ್ರೀ: “ರಾಮಾ . . . ಪ್ರತೀಪ ತೃಂಠೆಯಿಂ (ಉರಂಕೂ: ೨೪). ೨. ಬಾಗಿಲು ಕಾಯುವವನು ; ದ್ವಾರ 
ದರ್ಶಿನೀ, ವಧೂಃ, ವಶಾ, ಯುವತಿಃ-ಈ ೨೮ ಸ್ತ್ರೀಯರ” (ಕಠಾಯಂ. ಪಾಲಕ: ರಾಜನು ಪ್ರತೀಹಾರಿ ವಿದೂಷಕರೊಡನೆ ಬರುವನು ಿಶ್ಕುತ 
೭೯೨೩೨೮6). [ಸೆಂ. ಪ್ರತೀಪದರ್ಶಿನೀ] ೪೨-೯೪). (ಸಂ. ಪ್ರಶೀಹಾರೀ] 
ಪ್ರತೀಪಾಲಂಕಾರ (ನಾ). ಇ ಪ್ರತೀಪ ೫: ವ್ರತೀಪಾಲಂಕಾರಮಯ್ದುಂ ಪ್ರತೀಹಾರಿಕೆ (ನಂ). _ ಪ್ರತೀಹಾರಕಿ : ಆಗಳರಸನು ತತ್ಪೃತೀಹಾರಿಕಾ 


ತೆಜಿಂ (9ಶ್ರಶಿ. ೩೯-೦೩) ; ಉಪಮನಾನವೆಂದು ಸುಪ್ರಸಿದ್ಧವಾಗಿರುವ ವಸ್ತು 


ವನ್ನು ಉಪಮೇಯವಾಗಿ ಉಪಯೋಗಿಸುವುದು "ಪ್ರತೀಪಾಲಂಕಾರ' 
(4a. ೨೩೪). [ಸಂ.] 
ಪ್ರತೀಯಮಾನ (ಗು). ೧. ತೋರುವ ; ಕಾಣುವ ; ಪ್ರಕಟವಾಗಂವ : 


ಅಂತವರೋದಧವಪರಿಚಾರಿಕಾ ಚತುರವಿಳಾಸಿನೀಪ್ರ ಶೀಯಮಾನಶೋಭಾ 
ವಿಭವನಪ್ಪಕಳಂಕಾಚಾರಸಾರನಪ್ಪ ವಜ್ರಾಯುಧನೆರಡುಂ ಕೆಲದೊಳಂ . . . 
ಬಂದರ್‌ ಕೆಲರುಂ ಯೋಷಿಜ್ಞನಂ (ತಾಂಿಫು- 6-೨೨. ಐ). (ನಾ). ೨. 
[ಕಾವ್ಯಮಾ] ವಾಚಾ ರ್ಥ ಮುತ್ತು ಲಕ್ಷ್ಮಾರ್ಥಕ್ಕಿಂತ ಬೇರೆಯಾದ 
ವ್ಯಂಗ್ಯಾರ್ಥೆ ; ವಾಚ" (ವಾಗಿ ತೋರದಿದ್ದ ರೂ ಪ್ರಕರಣಾದಿ 
ಪಯಾಲೋಚನೆಯಿಲದ ತೋರಂವ ಅರ್ಥವಿಶೇಷ ; ಧ್ವನಿ: 
“ವಾಚ್ಯ” ವಾದುದಕ್ಕಿಂತಲೂ ಬೇರೆಯಾದ “ಪ್ರ ಶೀಯವತಾನ” ವೆನಿಸುವ 
ವಸ್ತುವು ಮಹಾಕವಿಗಳ ವಾಣಿಗಳಲ್ಲಿ ಉಂಟು (ಕೃತ್ಕಾಳೋ. ೦೩); ವಾಕ್ಯ 
ದಿಂದ ತಿಳಿದುಬರುವ ವಕ್ತ್ಯವಿನ ಒಟ್ಟು ಅಭಿಪ್ರಾಯಕ್ಕೇ ಇಲ್ಲಿ ತಾತ್ಪರ್ಯ 
ವೆಂದು ಹೆಸರು. ಇದು ಅಭಿಧೀಯಮಾನ, ಪ್ರತೀಯುವತಾನ, ಧ್ವನಿರೂಪ 
ಎಂದು ಮೂರು ಬಗೆ . .. ಪ್ರತೀಯಮಾನಕ್ಕೂ ಧ್ವನಿರೂಪಕ್ಕೂ 
ವ ತಾ ಸವೇನೆಂಬಂದು ಸರಿಯಾಗಿ ಗೊತ್ತಾಗುವುದಿಲ್ಲ (ಕಾಕಬಾ. ಇ). [ಸಂ.] 

ಪ್ರತೀರ (ನಾ). ಅಂಚು ; ದಡ; ದಂಡೆ: “ಕೂಲಂ. ರೋಧಃ, ತೀರಂ, 
ಪ್ರತೀರಂ, ತಟಂ-೫ ದಡದ ಹೆಸರುಗಳು” (ಸಡ್ಗಾಂತಿ. ೭೬). [ಸೆಂ.] 

ಪ್ರತೀವಾಪ (ನಾ). ೧. ಸೇರಿಸುವುದು; ಕೂಡಿಸುವುದು ; ಬೆರಸಂ 
ವುದು. ೨. (ಹಾಲಿಗೆ) ಹೆಪ್ಪು ಹಾಕುವುದೂ: ""ಅತಂಚನಂ . . - 
ಪ್ರತೀವಾಪಕ್ಕೆ ಹೆಸರು. ಅಂದರೆ ಹೆಪ್ಪಿಡುವಿಕೆ?” (ಸಿರ್ಕಾಂತಿ. ೪೦೨). 
೩. ಚಿನ್ನ ಮೊದಲಾದ ಲೋಹಗಳನ್ನು ಭಸ್ಮಮಾಡುವುದು, 
೪. ಒಂದು ಬಗೆಯ ರೋಗ; ಪ್ಲೇಗು. [ಸಂ.) 

ಪ್ರತೀಷ್ಟ (ನಾ). ಒಪ್ಪಿಕೊಂಡುದು; ಅಂಗೀಕರಿಸಿದುದು : “ಪ್ರತೀಷ್ಟಂ, 
ಪ್ರತಿನೋದ್ಧೃತಂ - ಈ ೨:ಕೊಟ್ಟು ಆಗುಮಾಡಲ್ಪಟ್ಟುದು” (ಹಡು: 
0೨-೬). (ಸಂ.] 

ಪ್ರತೀಹಾರ (ನಾ). ೧. ಹಿಂದಕ್ಕೆ ಅಟ್ಟುವುದು; ಹಿಮ್ಮೆಟ್ಟಿಸುವುದು. 
ಪಿ. ಬಾಗಿಲು; ದ್ವಾರ : “ ದ್ವಾರಮಂಂ ಪ್ರತೀಹಾರಮೆ೨ಬುದಕ್ಕುಂ ” 
(ವಸ್ತುಕೋ. ೦೩೯-೦೨೩). ಹಿ. ಬಾಗಿಲು ಕಾಯುವವನಂ ; ದ್ವಾರ 
ಪಾಲಕ ; “ ಪ್ರತೀಹಾರ;, ದ್ವಾರಪಾಲಃ, ದ್ವಾಸ್ಮ್ಮಃ. ದ್ವಾರ್ಸ್ಮಿತಃ, 
ದರ್ಶಕ ೫ ಬಾಗಿಲುಕಂಯುವ ಜವಾನನ ಹೆಸರುಗಳು ” (ಸಿರ್ಕಾಂಕಿ- 
೨೩೬). ೪. ಕಣ್ಯಟ್ಟುವಿದೈೆಯನ್ನು ಬಲ್ಲವನು ; ಗಾರುಡಿಗ. 
೫. ಕಣ್ಮಟ್ಟುವಿದೆ ; ಗಾರಂಡಿ. (ಸಂ. 

ಪ್ರತೀಹಾರಕ (ನಾ). ೧. ಬಾಗಿಲು ಕಾಯುವವನು ; ದ್ವಾರಪಾಲಕ : 
ಪ್ರತೀಹಾರಕತರ್ಜನಂ ಪರೆವಿನಂ ಪರೆದತ್ತು ನರೇಂದ್ರನೋಲಗಂ (ಕಣ್ಣ. 
6.೭೨); ಮಸ್ತಕಾವೇಪ್ಪಿತೆೊ:ದಂಚತ್ಲಿೀ:ತಪಟಂ ಪ್ರಸನ್ನವದನಂ ಬಂದಂ 
ಪ್ರಶೀಹಾರಕಂ (ರಾ8ಕೇ. 5-೨೩). ೨. ಮ ಪ್ರತೀಹಾರ ೪, [ಸಂ] 

ಪ್ರತೀಹಾರಕಿ (ನಾ). ಬಾಗಿಲು ಕಾಯುವವಳು ; ದ್ವಾರಪಾಲಿಕೆ: 
ತಚ್ಚರಣಸರಸಿರು ುಹಯುಗದೊಳ್‌ ಸರಭಸವಿದಿರೆಅಗಿದರ ಪ್ರತೀಹಾರಕಿ 
ಯರ್‌ (ಕಾರಂಫೂ- ೪೯4): [ಸಂ. ಪ್ರತೀಹಾರಕೀ] 

ಪ್ರತೀಹಾರಿ (ನಂ). ೧. = ಪ್ರತೀಹಾರಕಿ : ಒಯ್ಯನೆ ಬರುತ್ತಿರ್ದಳ್‌ 
ಪ್ರತೀಹಾರಿ ಭೂವಳಯಾಧೀಶ್ವರನಲ್ಲಿಗಾಗಿ ನಯದಿಂ ಎಜ್ಞಾ: ಪನೋ 


40 


ಜನೋಪದಿಶ್ಯಮಾನಮಾರ್ಗನಾಗಿ ಪೊಕ್ಕು ನೋಟ್ಟಿನ್ನೆಗಂ (ಕಾರಂತ. ೪೯೭). 
[ಸಂ. ಪ್ರತೀಹಾರಿಕಾ] 


ಪ್ರತೀಹಾಸ (ನಾ). - ಪ್ರತಿಹಾಸ. [ಸಂ.1 

ಪ್ರತುಮೆ 'ಪಡಿಮೆ' ನೋ. 

ಪ್ರತೂರ್ಣ (ನಾ)- ವೇಗವುಳ್ಳವನು : “ಪ್ರತೂರ್ಣಃ. ತ್ವರಿತಃ, 
ತೂರ್ಣಃ, ಉತ್ಸುಕಃ, ಪ್ರಸೃ ತು - ಈ ೫ ಚಿಚ್ಚೆರಿಗಂ” (ಹಠಾಡು. 
೩6-೧೯6) - [ಸಂ.1 


ಪ್ರತೋದ (ನಾ). ೧. ಹೂಡಿದ ಎತ್ತು, ಕುದುರೆ ಮೊದಲಾದಂವನ್ನು 
ನಡೆಸುವ, ಉದ್ದವಾವ ದಾರವುಳ್ಳ ಕೋಲು; ಚಾವಟಿ. ೨. ತಿವಿ 
ಗೋಲು; ಚಂಚ್ಸು ಗೋಲು : _ಬ್ರಿತೋದಃ, ವ್ರಾಜನಂ, ತೋತ್ರಂ 
- ಈ ೩ ಮಂಳುಹುಗೋಲ್‌್‌ (ಹರಿಯೋ. ೯೪-೪೨೩). ೩. ಅಂಕುಶ. 
[ಸಂ.] 
ಪ್ರತೋಲಿ, ಪ್ರತೋಳಿ (ನಾ). ೧. ನಗರದ ಮುಖ್ಯರಸ್ತೆ ; ರಾಜ 
ಮಾಗ್ಗ: ಪಂಚರತ್ನತೋರಣದ್ಯುತಿಸಮುದ್ಕೋದಿತಕನಕಪ್ರಾಕಾರ 
ಪ್ರತೋಲಿದ್ವಾರಮನೆಯ್ದೆ ವಂದಾಗಳ೯ (0. ೦೦-೨೩ 5). ಪ್ರತೋಳಿ: 
೧. “ಪ್ರತೋಳಿ, ವಿಶಿಖಾ, ರಥ್ಮಾ - ಈ ೩ ಬೀದಿ " (ಕಾಯು. 
೪6-049); ನಿರಂತರಾಟ್ಟಾಳಕಪ್ರತೋಳೀಂದ್ರ ಕೋಶದೇವಪಥಸನಾಥಂಗಳುಂ 
(ಅರಿಫು. ೦೩-೩೭ ನ); ಅಂತುದ್ಯಾನಪ್ರತೋಳೀದ್ವಾರದಿಂ ಪೊಜಮಟ್ಟು 
ಸೌಜನ (ಕಂದಾಂಕುರಂ ರಾಜಭವನಾಭಿಮುಖನಪ್ಪೆದುಂ (ಕಾಂತಿತ್ರ. 
6-2: 5). ೨. ಚಾವಡಿಯ ಜಗಲಿ : “ರಥ್ಕಾ, ಪ್ರತೋ$ಃ, ವಿಶಿಖಾ 
೩ ಊರೊಳಗಿರುವ ಮುಖ್ಯವಾದ ಚಾವಡಿಜಗಲಿ, ಬೀದಿಜಗುಲಿ” 


(ಸಿರ್ಮಾಂಕಿ. ೯೪). [ಸಂ- ಪ್ರತೋಲೀ) 
ಪ್ರತೋಳಿ 'ಪ್ರತೋಲಿ' ನೋ. 
ಪ್ರತೋಳಿಕೆ (ನಾ). ಇ ಪ್ರತೋಲಿ ೧: ಅನಂತರಂ ಬಂಧುರಸಿಂಧುರ 


ಸ್ಕಂಧದಿನಿಟ:ದು ವನಪ್ರತೋಳಿಕಾದ್ವಾರಮಂ ಪೊಕ್ಕು (ಶುರ್ರಫು- ೬-೮ ಶು; 
ಪ್ರತೋಳಿಕಾಯುಕ್ತಪುರಮಧ್ಯದಲ್ಲಿ ಎಡೆಯಾಡುತ್ತಿರ್ಪ ನಾರೀಜನದ ವಿಪುಳ 
ಭೂಷಾಂಶುತೋಯುಪ್ರತಾನಂ ಗಡಣಂಗೊಂಡೆತ್ತಲುಂ ತೀವಿರೆ (ಕಾಉಕ್ಕ- 
೧-೪-೬೩ ರ). [ಸಂ. ಪ್ರತೋಲಿಕಾ] 

ಪ್ರತ್ನ (ಗು). ೧. ಹಳೆಯ : ಪ್ರಾಚೀನ ; ಪುರಾತನ : ಪ್ರತ್ನಕವಿ 
ಪ್ರವರರ್‌ ಮೇಣ್‌ ನೂತ್ನಕವಿಪ್ರವರರಕ್ಕೆ (98ಫು- 9-69); ನೆರನ 
ಪ್ರಾಕ್ತನಕೆ ನೂತನಸತ್ತ್ವ ಬೆರೆತು ಪರಿವುದೀ ವಿಶ್ವಜೀವನಲಹರಿಯನವರತ 
ಚಿರಪ್ರತ್ನನೂತ್ನಜಗ (ಕುಂಕುಕ. ೦೨೪): (ನಾ). ೨. ಹಳೆಯದು ; 
ಪುರಾತನವಾದುದು : “ಜೀರ್ಣಂ, ಜರತ್‌. ಪುರಾಣಂ, ಪ್ರಶ್ನಂ. 
ಪ್ರತನಂ, ಪುರಾತನಂ- ಈ ೬ ಪ(ಹ)ಬದು” (ಹಉಪೂ- ೦೦೪-೨೬). 
೩. [ಛಂದ] ಸಂಸ್ಕೃತದ ಒಂದಂ ವೃತ್ತ. [ಸಂ. 

ಪ್ರತ್ಕಂಗ (ನಾ). ಶರೀರದ ಬೇರೆ ಬೇರೆ ಭಾಗ,- ಪ್ರತಿಯೊಂದು 
ಅಂಗ : ಕೊರಲುಂ ತೋಳ" ಬೆನ್‌ ಪೊಡೆ ತೊಡೆ ಕರಮೆಸೆವೀ ಜಂಘ 
ಯೆಂಬಿವಾಜಾಂ ಭೇದಂ ಉರು ಮಣಿಬಂಧಂ ಮೊಳಕಾಲ್‌ ಎರಚಿಪಲಂ 
ಕಾರಮಿಂತಂ ಪ್ರತ್ಯ್ಕಂಗಂಗಳ್‌ (ರಾಸ್ಕರೆಂ. ೨-೦೦೩); ಅಂಗ ಪ್ರತ್ಯ೦ಗ 
ಉಪಾಂಗವೆಂಬ ಆಂಗಿಕದಲ್ಲಿ ರಸಭಾವಂ ತುಳ್ಳು ವಂತೆ ಗೀತ ಶಬ್ದ ನೇಮ 
ಉರುಪು ಪದ ಪಟ್ಟಿ ದರುಗಳಂ ತೋಟಾಸುವ ... ಪಾತ್ರಂಗಳಿಂ 


(ರಶಾಠ. ೨-00 ನ); ಪುರುಷನ ಶರೀರದಲ್ಲಿರುವ ವೀರ್ಯುಜೀ ಗರ್ಭ: ಈ 


ಪ್ರತ್ತಂಚ 


ವೀರ್ಯವು ಶರೀರದ ಪ್ರತ್ಕಂಗಗಳಿಂದಲೂ ಸ್ರವಿಸಿ ಬಂದುದು (ಜೀವಾತ್ಮ. 
0೬೦). [ಸಂ.) 

ಪ್ರತ್ಕಂಚ (ಗು). ೧. ಅಭಿಮಂಖವಾದ ; ಎದುರಿಗಿರುವ. ೨. ಹಿಂದಿ 
ಸ ಹಿಂಬದಿಯಲ್ಲಿರಂವ. ೩. ಹಿಂತಿರಂಗಿದ ; ವಿಮಂಖವಾದ. 

೪. ಪಶ್ಚಿಮಕ್ಕೆ ಸಂಬಂಧಿಸಿದ ; ಪಡುವಣ. ೫. ಸಮಾನವಾದ ; 

ಸದೃಶವಾದ. ೬. ಒಳಗಿನ ; ಅಂತಃಸ್ಥಿತವಾದ. (ನಾ). ೭. ಪಶ್ಚಿಮ 
ದಿಕ್ಕು. ೮. ಪಶ್ಚಿಮದಿಕ್ಕಿಗೆ ಸಂಬಂಧಿಸಿದುದಂ. ೯. ಪಶ್ಚಿಮದೇಶ ; 
ಪಾಶ್ಚಾತ್ಮದೇಶ- ೧೦. ಒಳಗಿರುವುದು ; ಅಂತಃಸ್ಥಿತವಾದಂದು : 
ಮಹಾಂತಂ, ಪ್ರಾಂಚಂ, ಪ್ರತ್ಮಂಚಂ (ಕನು. ೦೩೬ ಶ್ರಯೋ)- ೧೧. 
ಭವಿಷ್ಯತ್ಕಾಲ. ೧೨. ಜೀವಾತ್ಮ. [ಸಂ. ಪ್ರತ್ಯಂಚ್‌) 


ಪ್ರತ್ಕಂತ “ಗು. ೧. ಗಡಿಯಲ್ಲಿರುವ ; ಎಲ್ಲೆಯಲ್ಲಿರುವ : ಭವತ್ಪ್ರತಾಪ 


ಕಥೆಯಂ ಪ್ರತ್ಕಂತಭೂಚಕ್ರದೊಳ್‌ ಬಿಡೆ ಕೇಳಾ ಒಗ್ರಹಮಾಯ್ತು [oo 
೨-೩). “ಪ್ರತ್ಯಂತ ಭೂಪಾಲಕ' ಪರಾ. ೨. ಹತ್ತಿರದಲ್ಲಿರುವ ; 
ಸವಿಹಪದಲ್ಲಿರಂವ ಪ್ರತ್ಕಂತದೇಶಭೂಭೃದಪತ್ಕರನೆಟ್ಟಿಟ್ಟಿ ೈ 
ಕಾಂತಾರನಗೋಪತ್ಕಕಮಂ ಕೌಸಲ್ಕಾಪತ್ಕಂಗೋಲಗಿಪೆನವರ ಹರಿ 
ವಿಷ್ಠರಮಂ (ಕುಣಕೂ. ೩-೦೩೪). (ನಾ). ೩. ಗಡಿ: ಎಲ್ಲೆ; ಸರಹದ್ದೂ- 
೪. ಗಡಿಯಲ್ಲಿರುವ ದೇಶ ; ಗಡಿನಾಡಂ : ಪೊಂಗುವ ವಮಂಲೆಪರ ಮಲೆಗಳ 
ಡಂಗಂ ಕಣ್ಮಲೆವ ಮಂಡಲಂಗಳ್‌ ಪ್ರತ್ಮಂತಂಗಳಿನಲೊಳವೆ ಪಾಂಡವರಂ 
ಗೆಡೆಗೊಳಿ ನಿನಗೆ ಕಂರುಕುಳಾಂಬರಭಾನೂ (ಶಂಶಠಾ. ೯-೩೪)- ೫. 
ಮ್ಲೋಚ್ಛದೇಶ : “ಮ್ಲೇಚ್ಛದೇಶಃ, ಪ್ರತ್ಕಂತಃ__ಭಾರತವರುಷದ ತುದಿ 
ಯಲ್ಲಿರುವ ಕಾಮರೂಪಾದಿ ದೇಶದ ಹೆಸರು” (ಸಿದ್ಧಾಂತಿ ). ೬. ಹತ್ತಿರ; 
ಸವಿತಾಪ : ಸವಿಧಂ ದೂರಂ ಪ್ರತ್ಯಂತವಿದೆನ್ನದೆ ಭೂತ ಭಾವಿ ಭವದಖಳ 
ಪದಾರ್ಥವನೊರ್ಮೆಯೆ ಕರಣವನಾಸೆವಡೆಯದೆ ನೆಗಟ್ಜತ್ತಗಾಧಬೋಧಂ 
ಜನನೊಳ್‌ (ಪುತ್ತತ್ಛ-.. 69-90): ಘೋರಾಟವಿಯ ದೂರದಿಂ, ಗಿರಿಭುಜ 
ವ್ರತ್ಮಂತದಿಂ ಕರೆದ ಲಕ್ಷ್ಮಣನ ಕೊರಳುಲಿಯನಾಲಿಸಿದನಂತರಂ 
ಸಲಿಲಕೇಳೀನಿರತರಾಯಿರ್ವರುಂ ಚೆಚ್ಚರಂ ದಡಕಃಳಿದರ್‌ (ಶ್ರೋಕಾನೂ- 
೦88-೭೭)- [ಸಂ.7 

ಪ್ರತ್ಯಂತಭೊಪಾಲಕ (ನಾ). ನೆರೆನಾಡಿನ ದೊರೆ ; ಗಡಿಯಾಚೆಯ ನಾಡಿನ 
ರಾಜ : ಬಲವತ್ಸ ತ್ಯಂತಭೂ ಪಾಲಕನಿಕರಮಹಾವಾಹಿನೀವಾಹಿನೀಸಂಕುಲ 
ಮತ್ಕ್ಮುತ್ಸಾಹದಿಂದ ವುಗೆ ದೆಸೆದೆಸೆಯಂ (ಆನು. ೦೩-೪೩). [ಸಂ.] 

ಪ್ರತ್ಯಂತವಾಸ (ನಾ). ಸರಹದ್ದಿನ ಸ್ಥಳ; ಗಡಿಪ್ರದೇಶ: ತೀವಿದ ಕೆಆ* 
ನಡುಬತ್ತಿ ದುದಂ ಕಂಡುದಉನಯ್ದೆ ನೆಯ ಕಾಲದ ಕಡೆಯೊಳು ಪ್ರತ್ಯಂತ 
ವಾಸಂಗಳೊಳಲ್ಲದೆ ನಡುನಾಡೊಳಟಿನಾಗದು (ಕಾವುಂಶ್ರ- ೩3)- [ಸಂ] 

ಪ್ರತ್ಕಂತವಾಸಿ (ನಾ). ಗಡಿಪ್ರದೇಶದಲ್ಲಿ ವಾಸಿಸುವವನಂ: ನಿಜಾಧೀಶ್ವರ 
ರಾಜ್ಞೆಯಿಂ ಪ್ರತ್ಯಂತವಾಸಿಗಳಾಗಿ ಮಲೆದ ರಿಪುನ್ರಿಪರ ಸಮಿತಿಯ 
ದರ್ಪ್ಪಮಂ ಪೊಡರ್ಪ್ಸ್ಪಮನಡಂಗಿಸಿ (ಕಾಂರೇಶ್‌- ೩-೨೨ ವ: 1047); ಒಂದು 
ದಿನಂ ಪ್ರತ್ಕಂತವಾಸಿಗಳೆತ್ತಿ ಬಂದು ನಾಡ ಗಡಿಗಳಂ ಕೊಂಡು ನಂದನನಂ 
ಸಮರಕ್ಕೆ ಬರವೇಳ್ದುದಂ ಸಕಟಾಳ ಮಂತ್ರಿ ಪೇಳೆ (ಕಗುಿ. 6೯ ರಾಶಾನಳೀಕಥೆ)- 

(ಸಂ. ಪ್ರತ್ಯಂತವಾಸಿನ್‌] 

ಪ್ರತ್ಯಂತಸೀಮೆ (ನಾ). ಅಕ್ಕಪಕ್ಕದ ಪ್ರದೇಶ ; ಹತ್ತಿರದ ಸ್ಥಳ : 
ಬಹುದಿನಗಳಾಶೆ ಸಿದ್ಧಿ ಒತೆಂದು ಸಡಗರಿಸಿ ಶರಧಿಗುರುದರ್ಶನಕ್ಕೆ ಮುಟ್ಟಿ 
ಜಿಟ್ಟವನದರ ಪ್ರತ್ಮಂತಸೀಮೆಯನಡರಿದುದು ಸೇನೆ (ಶ್ರೀರಾಮಾ. 89-60) - 

[ ಸಂ. ಪ್ರತ್ಮಂತಸೀವಾ'] 

ಪೃತ್ಕಂಬರ (ನಾ). ಸುತ್ತಲೂ ಹಾಕಿರಂವ ತೆರೆ: ಸುತ್ತುದೆರೆ : 

*'್ರತ್ಕಂಬರಂ ಕಂಂಡಬಜಮಪಟಿಯವನಿಕೆಯು ಸುತ್ತುದೆರೆಯಕ್ಕು'' 


(ನುಂಗರಾ, ೬೦-೮೬). [ಸಂ.7 


ಪುಗಿಸಿ 


49 


46 


೬೦೬೦ ಪ್ರತ್ಯಕ್ಷ 
ಪ್ರತ್ಯಕ್ಕೆ ೨ೀಣಿ (ನಾ). ಇಲಿಯಾಲದ ಗಿಡ ; ಇಲಿಕಿವಿಗಿಡ : ""ಚಿತ್ರಾ, 
ಉಪಚಿತ್ರಾ . . . ಪ್ರತ್ಯಕೈೆ ೀಣೀ, ಸುತಶ್ರೇಣೀ, ರಂಡಾ, ಮೂಷಕ 
ವರ್ಣೀ__ ಈ ೧೦ ಎಲಿಯಾಲದ ಮರಕ್ಕೆ ಹೆಸರು'' (ಸಿರ್ಕಾಂತಿ. 0೩೨). 
(ಸಂ. ಪ್ರತ್ಕಕ್ಳೆ ಶೀಣೀ] 
5 |ಪ್ರತ್ಯಕ್ಟರ್ಣಿ (ನಾ). ಉತ್ತರಣೆ ಗಿಡ: "`ಅಪಾಮಾರ್ಗಃ 


ಪ್ರತ್ಯಕೃರ್ಣೀ, ಕೇಶವಲ್ಲೀ, ಕಿಣಿಹೀ, ಖರಮಂಜರೀ-೮ ಉತ್ತರಣೀ ಗಿಡದ 
ಹೆಸರುಗಳು” (ಏಿರ್ಕಾಂತಿ ೦೩೨) - [ಸಂ. ಪ್ರತ್ಯಕ್ಟರ್ಣೀ] 
ಪ್ರತ್ಯಕ್ಷ (ನಾ). ೧. ಕಣ್ಣಿಗೆ ಕಾಣುವುದಂ ; ಚಕಂ್ಬರಿಂದ್ರಿಯಕ್ಕೆ 
ಗೋಚರವಾಗಂವುದಂ : ಪದಾರ್ಥಂಗಳೆಲ್ಲಂ ಪ್ರತ್ಯಕ್ಷಂಗಳಲ್ಲದುವಿಲ್ಲ 
(ಕಾಂತಿಫ್ರ- 6-0೪೦ 5); ಪ್ರತ್ಯಕ್ಷಮಾಗೆ ದಯೆಯಿಂ ಕಾತ್ಕಾಯಿನಿದೇವಿ 
[ಚಿತ್ರ ಮತಿದೇವಿ]ಗೆ ತಾನಿತ್ತಳ್‌ ಪ್ರಸೂನಮಾಲೆಯಂ (ಕುಸುಮಾ. ೦೨-34); 
ಚಿತ್ರಾಂಗದೆಗೆ ಸಂತಸಂ ಕೈಗಣ್ಣಿದತ್ತು. ಬಹುಕಾಲದಾನಂತರಂ ಪ್ರತ್ಯಕ್ಷ 
ವಹುದೆಂದು ಪತಿಯ ಸಂದರ್ಶನೆಂ (8ತ್ರಾಂಗ- ೭೦-೦೯೬೨). ವಿ. ಸವಂರ್ಥನೆ 
ಮಾಡುವ ಸಾಧನ ; ನಿದರ್ಶನ; ದೃಷ್ಟಾಂತ : ನಾನು ಮರ್ತ್ಯ 
ಲೋಕದ ಹಂಬಲ ಹಜಾದು ನಿನ್ನ ನಂಬಿ ನಚ್ಚಿದೆನೆಂಬುದಕ್ಕೆ ಪ್ರತ್ಯಕ್ಷಮಂ 
ತೋಜುತಿರ್ಪೆ ನೋಡಯ್ಯ ಲಿಂಗವೆ (ಈಕತ- ೦೨-೦೦). ೩. ಪವಾಡ; 
ಅತಿಮಾನಂಷಕೃತ್ಯ ; ಅದಂೃತಕೆಲಸ : ಪರಸಮಯದ ಗರ್ವಮಂ 
ನಿಲಿಸಿ ಭಕ್ತರಂ ಗೆಲಿಸಿ ಪ್ರತ್ಯಕ್ಷಂಗಳಂ ತೋಟಾ - ಬಿಜಯಂ 
ಗೆಯ್ಯೆ (ಜರ. ೨-೩9). ೪. ಕಣ್ಣು. ಕಿವಿ ಮೂಗು, ನಾಲಗೆ. 
ಚರ್ವ ಮತ್ತೂ ವಂನಸಲ್ಸ ಎಂಬ ಇಂದ್ರಿಯಗಳಿಗೆ ಗೋಚರ 
ವಾಗಂವುದಂ,-ಅನಂಭವವಾಗುವುದಂ ; "ಪ್ರತ್ಯಕ್ಷಂ. ಐಂದ್ರಿಯಕಂ-೨ 
ಚಕ್ಷುರಾದಿ ಬಹಿರಿಂದ್ರಿಯಂಗಳಿಂದುಂಟಾಗುವ ರೂಪದಿ ಸಾಕ್ಷಾತ್ಕಾರ 
ಗಳಿಗೂ, ಅಂತಃಕರಣದಿಂದುಂಟಾಗುವ ಸುಖಾದಿ ಸಾಕ್ಷಾತ್ಕಾರಗಳಿಗೂ 
ಹೆಸರು” (ಶಿರ್ಕಾಂತಿ- ೩೩): ೫. ನಿಸ್ಸಂದೇಹವಾದಂದಂ; ಸ್ಪಷ್ಟ 
: ವಾದುದು. ೬. (ತತ್ತ್ವಶಾ] ಇಂದ್ರಿಯ ಮತ್ತು ವಿಷಯದ 
ಸಂಬಂಧದಿಂದ ಉಂಟಾಗಂವ ಜ್ಞಾನ; p ಆತ್ಮವು ಮನಸ್ಸಿನೊಂದಿಗೆ 
ಸೇರುತ್ತದೆ. ಮನಸ್ಸು ಇಂದ್ರಿಯಂದೊಂದಿಗೆ ಸೇರುತ್ತದೆ. ಇಂದ್ರಿ 
ಯಂವು ಗಡಿಗೆ ಮೊದಲಾದ ಪದಾರ್ಥದೊಂದಿಗೆ ಸೇರುತ್ತದೆ. ಬಳಿಕ 
ತ್ಯಕ್ಷವುಂಟಾಗಂತ್ತದೆ ಎಂದು ನ್ಯಾಯಶಾಸ್ತ್ರ ಹೇಳಂತ್ತದೆ. 
ಪ್ರಮಾಣದ ಸಂಖ್ಯೆಯಲ್ಲೂ ಹೇಗೆ ಪ್ರತ್ಯಕ್ಷವುಂಟಾಗುತ್ತದೆ ಎಂಬ 
ಅಂಶದಲ್ಲೂ ಪ್ರತ್ಯಕ್ಷವು ಎಷ್ಟು ವಿಧ ಎಂಬ ವಿಷಯದಲ್ಲೂ 
ಬೇರೆ ಬೇರೆ ಶಾಸ್ತ್ರಕಾರರು ಬೇರೆ ಬೇರೆ ಅಭಿಪ್ರಾಯಗಳನ್ನು 
ತಳೆದಿರಂತ್ತಾರೆ : ಆ ವಸ್ತುವಂ ತಿಳಿವ ಪ್ರಮಾಣಂಗಳ ಪ್ರತ್ಯಕ್ಷಮೆಂದುಂ 
ಅನುಮಾನಮೆಂದುಂ ಶಬ್ಧ್ದಮೆಂದುಂ ಮೂಅುಂತೆಟನಾಗಿರ್ಕುಂ (8ಳಂ, 
೩-೧೮6 5) : ಈ ಸಪ್ತಪದಾರ್ಥಗಳು ಪ್ರತ್ಯಕ್ಷ, ಅನುಮಾನ, ಉಪಮಾನ, 
ಮತ್ತು ಶಬ್ದವೆಂಬ ಪ್ರಮಾಣಗಳಿಗೆ ಗೋಚರಿಸುವುವು (ರಾರರ- ೦೨೪). 

. ಪ್ರತ್ಯಕ್ಷ ಚಾಣಾಕ್ಕ ಇ ಚಾಣಕ್ಕನಂತೆ ನೀತಿಶಾಸ್ತ್ರ ಪಾರಂಗತನಾಗಿರು 
ವವನಂ ; ಒಂದು ಬಿರುದು: ಕಾಂಚೇಪುರವರೇಶ್ವರಂ ಪ್ರತ್ಯಕ್ಷಚಾಣಾಕ್ಕ 
ನಮೋಘವಾಕ್ಕಂ (ಸ%ಇಇ. ಸಸ, ೩೪-೧೧: 1064): ಪ್ರತ್ಯಕ್ಷ ಪಾರ್ವತಿ ಇ. 
(ಸೌಂದರ್ಯದಲ್ಲಿ) ಪಾರ್ವತಿಯಂತಿರಂವವಳಂ ; ಒಂದು ಬಿರುದಂ : 
ಕಳಹಂಸಯಾನೆ ಕಲಿಕಾಲ ಸರಸ್ವತಿ ಪ್ರತ್ಯಕ್ಷಪಾರ್ವ್ಯತಿ ಪರಿವಾರಸಮುುದ್ಧರಣೆ 
ಜಸ ಪಟ್ಟಮಹಾದೇವಿ (ಸಿಇ. ಸಸ, ೬೦-6; 3094). ಪ್ರತ್ಯಕ್ಷ 
ಭೂರಿಶ್ರವ- ಪರಾಕ್ರಮದಲ್ಲಿ ಭೂರಿಶ್ರವನಂತಿರಂವವನು ; ಒಂದಂ 
ಬಿರುದು : ಸ್ವಸ್ತಿಸಮುಧಿಗತ[ಪಂಚಮಹಾಶಬ್ದ]ಮಹಾಸಾಮನ್ನಂ ಪ್ರತ್ಯಕ್ಷ 
ಭೂರಿಶ್ರವಂ . ಶ್ರೀಮದಾಹವಮಲ್ಲದೇವಪಾದಪಂಕೇಜಭ್ರಮರಂ 
ಶ್ರೀಮತ್ತೋಭನರಸರ* (ಕಾಶ. ೨೩; 991). ಪ್ರತ್ಯಕ್ಷವಾಗುನಮೈದೋರುಂ: 


ಪ್ರತ್ಮಕ್ಷಕಥನ 


ಕಣ್ಣಿಗೆ ಕಾಣು: ಸೋಮೇಶ್ವರನೊಸೆದು ನಿನಗಿಲ್ಲಿಯೇ ಪ್ರತ್ಯಕ್ಷವಾದಹನು 
(ರಿಸಪು- 8೩-೦೮) ; ಟಾಂಗಾ ರಿಕ್ಷಾಗಳ ಸೆಳೆಗೊಳಗಾಗದೆ ನಿಂತೆ ತಾಸಿನ 
ತಪಗೈದೆ ಪ್ರತ್ಯಕ್ಷವಾಯಿತು ಕಡೆಗೊಮ್ಮೆ ಆ ಬಸ್ಸು (ಇಂಕಾತ- ೦೨೩-೫). 
ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು (ಗಾರೆ). [ಸಂ.7 

ಪ್ರತ್ಯಕ್ಷಕಥನ (ನಾ). ೧. ಎದುರಿಗೆ ಹೇಳುವುದು. ೨. [ವ್ಮಾಕ] 
ಒಬ್ಬರಂ ಹೇಳಿದುದನ್ನು ಅದೇ ರೀತಿಯಲ್ಲಿ ಪುನರಾವೃತ್ತಿ ಮಾಡು 
ವುದು.-ನೇರಮಗಿ ಹೇಳುವುದಂ : “ ಆಡಿದ ಭಾಷಣದ ಮಾತುಗಳನ್ನೇ 
ಉಪಯೋಗಿಸಿ ಹೇಳುವುದು (ಬೇರೆ. ಮಾಂಂಗಳಲ್ಲಲ್ಲ). ಪ್ರತ್ಯಕ್ಷಕಥನ” 
(27೨೦6-806008 ಇಂಕನಿ). [ಸಂ.) 

ಪ್ರತ್ಯಕ್ಷಜ್ಞಾನ (ನಂ). ೧. ವಸ್ತುವನ್ನು ಸಾಕ್ಷಾತ್ತಾಗಿ ನೋಡುವುದ 
ರಿಂದಾಗುವ ಅನುಭವ. ೨. [ಜೈನ] ಇಂದ್ರಿಯ ಮತ್ತು ಮನಸ್ಸು 
ಗಳ ನೆರಎಲ್ಲದೆ ನೇರವಾಗಿ ಆತ್ಮನಿಗೆ ಉಂಟಾಗುವ ಜ್ಞಾನ : ಅವಧಿ, 
ಮನಃಪರ್ಯಯ ಮತ್ತು ಕೇವಲಜ್ಞಾನಗಳು ಪ್ರತ್ಯಕ್ಷವೆನಿಸುತ್ತವೆ (ಕೈವಶ. 
೨೪೭). [ಸಂ.] 

ಪ್ರತ್ಯಕ್ಷಪ್ರಮಾಣ (ನಾ). ೧. ಕಣ್ಣೆದುರಿಗೆ ಕಾಣಂವ ಸಾಕ್ಷಿ 
ಪುರಾವೆ; ಸ್ಪಷ್ಟವಾದ ಆಧಾರ : ಪ್ರತ್ಯಕ್ಷಪ್ರಮಾಣಪೂರ್ವಕವಾಗಿ ಸಿಕ್ಕು 
ಬೀಳುತ್ತಲೇ ಅವನು ರೂಕ್ಷಸ್ವರ ತೆಗೆದು ಹೇಳಿದನು (ಇಶ್ಟಕ- ೨೬೨). ವಿ. 

ಪಿಷ ೋದಕಗುಡಧಾತಕ್ಕಾದಿಯತ್ತಣಿ೨ ಮದಶಕ್ತಿ ಪುಟ್ಟು 
ವಂತೆ ಪುಟ್ಟುಗುಮಾ ಭೂತಂಗಳುಂ ಕಾಯಾಕಾರಪರಿಣತಂಗಳಕ್ಕುಮಿದು 
ಪ್ರತ್ಯಕ್ಷಪ್ರಮಾಣಸಿದ್ಧ೦ (ಕಾಂತಿಫು. ೮-೧೨೮ ಠ). ಹಿ. ಪ್ರತ್ಯಕ್ಷಕ್ಕೆ ಸಾಧನ 
ವಾದ ಕಣ್ಣು. ಕಿವಿ ಮೊದಲಾದ ಇಂದ್ರಿಯ : ಪ್ರತ್ಯಕ್ಷಪ್ರಮಾಣ 
ವೆಂದರೆ ಸಾಕ್ಷಾತ್ಕಾರವೆಂಬ ಪ್ರಮೆಗೆ ಸಾಧ್ಯವಾಗಿರುವ ಚಕ್ಷುರಾದಿ ಇಂದ್ರಿಯ 
ಗಳು (ಹಿಂಡಸಾ. ೦೩) : ಘಟಾದಿದರ್ಶನವೆಂಬ ಸಾಕ್ಷಾತ್ಕಾರಕ್ಕೆ ಮುಖ್ಯ 
ಕಾರಣಗಳಾದ ಚಕ್ಷುರಾದಿಗಳೇ ಪ್ರತ್ಮಕ್ಷಪ್ರ ಮಾಣವೆನಿಸುವುದಂ (೭ವೇಕ- ೧6). 

[ಸಂ.] 

ಪ ಕ್ರೈತ್ಯಕ್ಷಘಲ (ನಾ). ಕಣ್ಣಿಗೆ ಕಾಣುವ ಫಲ; ಅನಂಭವಕ್ಕೆ ಬರಂವ 
ಪ್ರಯೋಜನ: ಸತ್ಕರ್ಮಂ ಪ್ರತ್ಯಕ್ಷಫಲಮನೀವುಮ ಪುಸಿಯೇ (ಪ್ರತೃಫು. 
೩-೦೦6) - [ಸಂ.7 

ಪ್ರ್ಯತಕ್ಷವೀಕ್ಷಣ (ನಾ). ತನ್ನ ಕಣ್ಣಿನಿಂದಲೇ ನೋಡಂವುದು ; ಸ್ವತಃ 
ನೋಡಿ ತಿಳಿದುಕೊಳ್ಳುವುದು : ಈ ಸತ್ಕಾಂಶಗಳು ತನ್ನ ದೀರ್ಫ್ಥಕಾಲದ 
ಪ್ರತ್ಯಕ್ಷವೀಕ್ಷಣ ಮತ್ತ ಅನುಭವಗಳೆ:ದೂ ನಿರ್ಭಯವಾಗಿ ಸಾರಿದನು 
(ಹೊಕ್ಕಾರ- ೦೪ ಏಶೀಠಿಕೆ), [ಸಂ.] 

ಪ್ರತ್ಯಕ್ಷಾನುಭವ (ನಾ). ಸ್ವಂತ ಅನುಭವ ; ತಾನು ನೋಡಿ ಪಡೆದು 
ಕೊಂಡಿರುವ ತಿಳಿವಳಿಕೆ : ಸ್ತುತ್ಕವು ಜನಪ್ರಿಯವಲ್ಲವೆಂಬುದು ಪ್ರತ್ಮಕ್ಷಾ 
ನಂಭವದ ವಿಚಾರವಾಗಿದೆ (ರೂ9).- [ಸಂ-] 

ಪ್ರತ್ಯಗಾತುಮ (ನಾ). ಎ ಪ್ರತ್ಯಗುತ್ಮ : ಪ್ರತ್ಯಗಾತುಮ ತೋರ್ವ 
ನೊಬ್ಬನು ಅದು ನಿದಿಧ್ಯಾಸ (ತ್ಠಾನಸಿಂ. ೧೨-೩೪); ತಿಳಿ ತ್ವಂ ಪ್ರತ್ಯಗಾತುಮ 
ಪರಮಸತ್ಮಜ್ಞಾನರೂಪದ ಪರಿಯ (ಗಗತಾ- ೨-೯): 

[< ಸಂ. ಪ್ರತ್ಯಗಾತ್ಮನ್‌] 

ಪ್ರತ್ಯಗಾತ್ಮ (ನಾ). ಎಲ್ಲಾ ಜೀವಿಗಳಲ್ಲಿರುವ ಆತ್ಮ; ಜೀವಾತ್ಮ : 
ಕೇಳು ಧಾರುಣಿಯಲ್ಲಿಯೂ ಪ್ರತ್ಯಗಾತ್ಮನಿಂದನ್ಯನಪ್ಪಂತೆಸೆವ ವಿಶ್ವೇಶನೇ 
(ವೀರೈಫು. ೫-೦೩-೦೨); ಸತ್ಯವತಿಯಾತ್ಮಜನು ಪುತ್ರಗೆ ಪ್ರತ್ಯಗಾತ್ಮವೆನಿಪ್ಪ 
ತ್ವಂಪದ ವಸ್ತುನಿರ್ದೇಶವನು ಬೋಧಿಸಿ ತಿಳುಹಿದನು ನಿಜವ (ಅನ್ಯ ತ. ೩ 
ಸೂಕನೆ): ಪ್ರತ್ಯಗಾತ್ಮನು ನೀನು (ಮುಂಕುಕ- 620)- [ಸಂ. ಪ್ರತ್ಯಗಾತ್ಮನ] 

ಪ್ರತ್ಯಗ್ಬೋಧ (ನಾ). “ತನ್ನೊಳಗಿರಂವ ಶುದಾ ತ್ಮನ ಅರಿವು” (ಅಮ್ಮ ಕ. 
೩-೨೬. 600): & ವಿಧದಲೀ ದೇಹದೊಳೆಗೊಳಗೋವಿ ದೃಗ್ಮ ೨ಶ್ಯಗಳ 


ಪ್ರತ್ಯಕ್ಷ ೪; 


೬0೬೧ 


15 


ಪ್ರತ್ಮಭಿಜ್ಞಾನ 


ಸಾಧಿಸಿ ತೀವಿ ಪ್ರತ್ಯಗ್ಳೋಧವನು ಸಂಪಂದಿಸುವದು. (ಅಕ್ಸುಕ. ೩-೨೬). 
[ಸಂ.] 

ಪ್ರತ್ಯಗ್ಭೂಧ (ರನಾ). ಪಶ್ಚಿವಂದ ಪರ್ವತ; ಅಸ್ತಾಚಲ; ಪ್ರತ್ಯಗ್ಳೂಧರ 

ವಾತ್ಮಾಧಿತ್ಯಕದೊಳ ತಳೆದುದಸ್ತಗತಿಯಿಂ ಬೀಟ್‌್ವಾದಿತ್ಯನಂ (ಕುರ್ರಶ್ರಿ. 
6-4). [೫6.] 

ಪ್ರತ್ಯಗ್ರ (ಗು). ೧. ಹೊಸದಾದ ; ನವೀನವಾದ : ದೈತ್ಮನಸಂಖ್ಯಾತ 
ಕೊೋಟಿಮೂರ್ತಿಯನಾಂತೊಂದತ್ಕಾರಭಟೆಯಿನಿರ್ದಂ ಪ್ರತ್ಮಗ್ರಭ್ರಾಂತಿ ಕೃಷ್ಣ 
ನೊಳ್‌ ನೆಗಟ್ವ್‌ನೆಗಂ (8ಗಂ. ೦೩-೬). ವಿ. ಶುದ್ಧವಾದ: ಪ್ರತ್ಯಗ್ರ 
ಸಮುತ್ಸನ್ನಾಪತ್ಯಮುಖಾಳೋಕಸುಖವುನಜ್‌ಯದ ದಿವಿಜಸ್ತುಶೈಸುಖಂ 
ಸುಖಮಲ್ತೆಂದತ್ಕಂತಸುಖಾನಭವದೊಳರಸಂ ತಣಿದಂ (ಹುಂಶು. 9-033). 
(ನಾ). ೩. ಹೊಸದಾದುದು ; ನವೀನವಾದುಡು : ” ಪ್ರತ್ಕಗುಃ. 
ಅಭಿನವ, ನವ್ಯಃ, ನವೀನ, ನೂತನ।, ನವಃ, ನೂತ್ನ॥_೭ ಹೊಸದು” 
(ಸರ್ಯಾಂತಿ- ೩1೩). [ಸಂ..] 

ಪ್ರತ್ಯಗ್ರೂಪ (ನಾ). ಅಂತರಾತ್ಮ; ಸ್ವರೂಪ: ಆತ್ಮನು ಪ್ರತ್ಯ 
ಗ್ರೂಪನು ಎಂದರೆ ನಮ್ಮೊಳಗಿನ ಸ್ವರೂಪ ; ಅನಾತ್ಮವು ಪರಃಗ್ರೂಪ 
ಎಂದರೆ ನಮಗೆ ಹೊರಗೆ ಎದುರಿಗೆ ತೋರುವ ವಸ್ತು (ಕಳಾ: 0ಟಿ; 
'ಜೀವನು ಈಶ್ವರನಂತೆ ಪ್ರತ್ಮಗ್ರೂಪ . . - ಪ್ರತ್ಯಗ್ರೂಪ ಎಂದರೆ ತನಗೆ 
ತಾನೆ ಭಂಸಮಾನನಾಗುವನಾ ಎಂದರ್ಥ (ಶಾಕತ್ತ್ಮ- ೭೬೪). [ಸಂ] 

ಪ್ರತ್ಕನೀಕ (ನಾ). ೧. ಹಗೆ; ಶತ್ರು: “ಅಭಿಯಾತಿಃ . ಅರಾತಿಃ . . . 
ಭಾತೃವೈಃ , ಪ್ರತ್ಯನೀಕಃ , ದ್ವಿಷತ್‌ ಈ ೨೪ ಹಗೆ " (ಹಂಡು: 
೭೫-೩೦೨). ವಿ. ಶತ್ರುಸೈನ್ಯ. ೩. ಶತ್ರುತ್ವ. ೪. ನಿವಾರಣೆ; 
ಪರಿಹಾರ : ಕಾಲಸ್ವರೂಪನಿರೂಪಣಂಗೆಯ್ದ ವರ ಶೋಕಪ್ರತ್ಮನೀಕವು 
ನದಿರ್ಬದಂ ಈ ಪೇಟ್ಜ ಕುಲಧರಸಂಕುಲಕ್ಕೆ (ಶಂ2ರಾ- ೦-೮೪೭). ೫. ಜಾ 


ಪ್ರತ್ಯನೀಕಾಲಂಕಂರ : ಸಮಾಸೋಕ್ತಿ . . . ಪ್ರತ್ಮನೀಕ ಪ್ರತೀಪ . . . 
ಉದಾತ್ತವೆಂಬ ಅಜವತ್ತೆ ೈದಲಂಕಾರಂಗಳಿಂದೊಡಗೂಡಿ (ಏನೇಕ. ೦೬೪). 
[ಸ0.7 


ಪ್ರತ್ಮನೀಕಾಲಂಕಾರ (ನಾ). [ಕಾವ್ಮಮಾ] ಅರ್ಥಾಲಂಕಾರಗಳಲ್ಲಿ 
ಒಂದು ; ಶತ್ರುವು ಪ್ರಬಲನಾದಾಗ ಸೇಡಂ ತೀರಿಸಿಕೊಳ್ಳಲಾರದೆ 
ಅವನ ಕಡೆಯವರ ಮೇಲೆ ಪರಾಕ್ರಮವನ್ನು ತೋರಿಸಿದಂತೆ 
ಚಮತ್ಕಾರವಾಗಿ ವರ್ಣಿಸುವುದಂ : ಬಲವಂಶನಾದ ಶತ್ರುವಿನೊಳ್ಲಿಣಸ 
ಲಾಜದೆ ಆ ಪಕ್ಷದವರ ಮೇಲೆ ಪರಾಕ್ರಮಂಗೆಯ್ವುದು ಪ್ರತ್ಮನೀಕಾ 
ಲಂಕಾರಂ (ಅಕ್ರಶಿ. ೦೦೩-೭): [ಸಂ.7 

ಪ್ರತ್ಯಭಿಜ್ಞಾದರ್ಶನ (ನಾ). [ಶೈವ] ಕಾಶ್ಮೀರದೇಶದಲ್ಲಿ ಬಹಳ 
ಪ್ರಚಾರದಲ್ಲಿದ್ದ ಶೈವಮತತತ್ತ್ವದ ಒಂದು ಪ್ರಭೇದ ; " ಶಿವನೇ 
ನಾನು ' ಎಂದು ಗುರಂತಿಸುವುದೇ ಮೋಕ್ಷವೆಂದು ಬೋಧಿಸಂವ 
ಶೈವದರ್ಶನ : ಈಗ ಮುಖ್ಯವಾಗಿ ಜೀವಂತವಾಗಿ ಉಳಿದು ಪ್ರಚಾರ 
ದಲ್ಲಿರುವ ಶೈವಸಂಪ್ರದಾಯಗಳೆಂದರೆ ಕಾಶ್ಮೀರದ ಪ್ರತ್ಮಭಿಜ್ಞಾದರ್ಶನ, 
ವೀರಶೈವರ ವಿಶೇಷಾದ್ವೈತ, ತಮಿಳರ ಶೈವಸಿದ್ಧಾಂತ (ಫಾಕೆದ- ೨೦೦); 
ಸರ್ಚದರ್ಶನಸಂಗ್ರಹದಲ್ಲಿ ಮಾಧವಾಚಾರ್ಯರು ಈ ಸಂಪ್ರದಾಯವನ್ನು 
ಪ್ರತ್ಯಭಿಜ್ಞಾದರ್ಶನವೆಂದು ಕರೆದಿರುವರು (ತತ್ನಶ್ರಾ. v0). ([ಸಂ.] 

ಪ್ರತ್ಯಭಿಜ್ಞಾ ನ (ನಾ). ೧. ಗುರುತುಹಿಡಿಯುವುದು ; ಗುರುತಿಸು 
ವುದು. ೨. ತಿಳಿಯುವುದು ; ಅರಿಯುವುದಂ : ತದೇಕತ್ವಗ್ರಾಹ* 
ಪ್ರತ್ಯಭಿಜ್ಞಾ ನೆಮಂಂ ಲೂನಪುನರ್ಜಾತ ನಖಕೀಶಾದಿಗಳೊಳ್‌" ಪೂರ್ವಾ 
ಪತೈಕತ್ಯಮಿಲ್ಲದಲ್ಲಿಯಂಂ ಕಾಣಲಕ್ಕೂಂ (6೦ತ್ರ: 3-೯ 5); ಅದುವೆ ಇದೆಂಬ 
ನೆನವಿ ಪ್ರತ್ಯಭಿಜ್ಞಾನರಿ (ಕತ್ತ ತ್ರ: ೨೫೭); ಆದೇ ಇದು ಎಂದಾಗುವ 
ಅರಿವಿಗೆ ಪ್ರತ್ಮಭಿಜ್ಞಾನವೆಂದು ಹೆಸರಂ (ಬ್ರಹ್ಮರಾ- 9೭೦ 900)- [ಸಂ.7 


ಪ್ರತ್ಯಭಣ್ಞಿ 


ಗುರಃತಿನ ವಸ್ತುವಿನಿಂದ ಉಂಟಾಗುವ 
ನಡುವನೆಯ್ಹಿ ಬರ್ಪನ್ನೆಗಮಿಂದ್ರಾಯಂಧ 
ಪ್ರತ್ಮಭಿಜ್ಞಿಯೊಳಂ . .« « ಚೆಂದಾ.ಪೀಡದೆ:ವನೆಂದಟ್‌ದು (ಉರಂಣ: 
1) ; ಹಿಂದೊಮ್ಮೆ ನೋಡಿದ್ದನ್ನು ನಡುವೆ ಮರೆತಿದ್ದು ಆಮೇಲೆ 
ಗುರ್ಶಿಸುವುದಕ್ಕೆ ಪ್ರಶ್ಮಭಿಜ್ಞೆಯೆಂದು ಹೆಸರು (ಇಮ್ಮತ. ೭-೦೩ ಟೀಕು); 
ತಿಳಿದ ವಸ್ತುವಿನ ಸೂಕ್ಷ್ಮತರಸಂಧಾನವೇ ಪ್ರತ್ಯಭಿಜ್ಞೆ (ರೃಜ್ಮಾರೋ- ೨೨ 
930). ೨. [ಶೈವ] “ತನ್ನ ಶಿವತ್ವವನ್ನು ಮರೆತು ಜೀವಿಯಾದವನಿಗೆ 
ಮರಳಿ ತನ್ನ ಶಿವತ್ವದ ಅರಿವು ವಂರುಕಳಿಸುವುದೇ ಪ ್ರತ್ಯಭಿಜ್ಞೆ 
ಯೆನಿಸುವುದು ” (6.66: 940). ೩. [ಜೈನ] ಪರೋಕ್ಷಪ್ರಮಾಣ 
ಗಳಲ್ಲಿ ಒಂದು : ಪರೋಕ್ಷ-ಸ್ಮೃತಿ ಪ್ರತ್ಯಭಿದ್ಲಾ, ತರ್ಕ, ಅನುವತಾನ, 
ಆಗಮ ಎಂದು ಐದು ವಿಧ. ಇವುಗಳು ಜಾ ನಸ್ವರೂಪಗಳಾಗಿರುವುದರಿಂದ 
ಆಯಾ ವಿಷಯದಲ್ಲಿರುವ ಅಜ್ಞಾ ನಿವೃತ್ತಿಯನ್ನು ಫಲವಾಗಿ ತಿಳಿಯಬೇಕು 


ಪ್ರಶ್ಯಭಿಜ್ಞೆ (ನಾ). ೧. 
ಪೂರ್ವಸ್ಮರಣೆ : ಕಟಕದ 


(ಓಂದಸಾ. 6೩). (ಸಂ. ಪ್ರತ್ಯಭಿಜ್ಞಾ] 
ಪ್ರತ್ಯಭಿಯೋಗ (ನಾ). ಒಂದು ಆರೋಪಣೆಗೆ ಪ್ರತಿಯಾಗಿ 
ಆರೋಪಿಸುವುದು. [ಸಂ.7 


ಪ್ರತ್ಯಯ (ನಾ). ೧. ಅಭಿಮಂಖವಾಗಿ ಹೋಗುವುದು. ೨. 
ನಂಬಿಕೆ ; ವಿಶ್ವಾಸ ; ಶ್ರದ್ಧೆ: “ ಪ್ರತೀಶಿಃ, ಪ್ರುತ್ಯಯಃ, ಶ್ರದ್ಧಾ- 
ಈ ೩ ನಂಬುಗೆ” (ಹಯಾ. 06-೪೩) ;: ಚುದ್ರಾಪೀಡಚರಣಕಮಲಂಗಳಂ 
ದೃಢಪ್ರತ್ಮಯದಿನಾರಾಧಿಸುತ್ತಿರ್ದಳ್‌ (ಇದಂಉ- ೬೩೦) ; ಅನಿಲಾತ್ಮಜಂ 
ಜಿ ಬ್ರಹ್ಮಚರ್ಯ ಜದೃಢಪ್ರತ್ಮಯವುಹೋದಾರಶಾಂತಿಯಿಂ ಪರಿ 
ಚಯಿಸಿದನು ದಶರಥಾತ್ಮಜಗೆ ಕಿಷ್ಕಿಂಧೆಯಂ (ಶ್ರೀರಾಮಾ. ೨೪೦-೦೪೩). 
೩. ನಂಬಿಕೆಯಂನಂಟುಮಾಡುವ ಕೆಲಸ, ಕಾರ್ಯ : ಇರುಳ್‌ 
ಪೊಲೆಲ್ಲಮಂ ಕಳ್ಳು ದಿವಸಕ್ಕೀ ಪಾಂಗಿನೊಳ್‌ ತೊನ್ನನಾಗಿರ್ಪೊಂ ನೀಮುಂ 
ನಂಬದಾಗಳ್‌ ಪ್ರಶ್ಮಯಮಂ[ಕಾಕಾಂ.ಪ್ರತ್ಯಕ್ಷಂ] ಮಾಡಿ ತೋರ್ಪೆಂ (ಕಠ್ಮಾರಾ. 
69-00; ಪ್ರತ್ಯಯದಿಂದವನಿಗೆ ಪ್ರಬೋಧವನ್ನುಂಟುವಖಾಡಲೆಂದು -.- 
ಒಂದು ಹಿರಿಯ ಬೊಬ್ಬುಲಿಮರದ ನೆರಳಿನಲ್ಲಿ ಕುಳ್ಳಿರಿಸಿ. . . ಹೊ:ಗು 
ತ್ತಾನೆ (568. 366). ೪ಉ. ತಿಳಿವಳಿಕೆ; ಜ್ಞಾನ: ಅರಿವು : ಪ್ರತ್ಯಯ 
ಎಂಬ ವಠಾಶಿಗೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳುಂಟು. ಇಲ್ಲಿ ಅರಿವು 
ಎಂಬರ್ಥದಲ್ಲಿ ಇದನ್ನು  ಉಪಯೋಗಿಸಿರುತ್ತದೆ (ಲ್ರಕ್ಮಕಾ. ಖಿ: 
ಶಾಲೆಯ ಹೊರಗೂ ಈ ಮಾತು ನಮ್ಮ ಪ್ರತ್ಮಯಕ್ಕೆ ಬರುವುದು 
(469. ಆ). ೫. ಶಪಥ ; ಪ್ರತಿಜ್ಞೆ : " ಪ್ರತ್ಯಯಂಗೆಯ್‌ ' ಪರಾ. 
೬. ಕಾರಣ; ಹೇತಂ; ಉದ್ದೇಶ. ೭. ನಿಶ್ಚಯ; ನಿರ್ಧಾರ: 
“ ಸೂರುಳೊಳ್‌ ಎಶ್ವಾಸದೊಳ್‌ ನಿಶ್ಚಯದಲಾವಿನಾರಯಿಕೆಯೊಳು 

ಪ್ರತ್ಕಯಾಖ್ಯವೆನಿಸಿರ್ಕು ” ೮. ಪ್ರಖ್ಯಾತಿ; 


(ಮಿಂಗರಾ- ೦೧೪೩-೨೪). 


ಪ್ರಸಿದ್ಧಿ. ೯. ಭ:ವನೆ; ಕಲ್ಪನೆ. ೧೦. ಕಂಡಿ; ರಂಧ್ರ. ೧೧.[ವ್ಯಾಕ] | 


ನಾಮಪ್ರ ಕೃತಿ ಅಥವಾ ಕ್ರಿಯಾಪ್ರಕೃಶಧಾತಂ)ಯ ಮುರಿದೆ 
ಯಾವುದಾದರೊಂದು ಅರ್ಥವನ್ನು ತಿಳಿಸುವುದಕ್ಕಾಗಿ ಸೇರುವ 
ಅಕ್ಷರ ಅಥವಾ ಪದಾಂಶ; ಈ ಇದರಲ್ಲಿ ವಿಭಕ್ತಿಪ್ರತ್ಕಯ, ಆಖ್ಯಾತ 
ಪ. ಕ್ರತ್ತ್ಯಯ, ಕೃತ್ಛತ ಯಂ. ತಡಿ ಿತಪ್ರತ್ಯ ಯ ಮೊದಲಾದ ಭೇದ 
ಗಳಿವೆ : ಇವು ಪುಣ್ಯ ಮೆವರ್ಗಿ ಮೇಣಿತಿವ ಶಿಲ್ಪಂ ಮೇಣ್‌ ನಿಯೋಗಮಿವ 
ನಟ್‌ವಂ ಮೇಣಿವನಾಚರಿಸುವನೆಂದಿಂತಿವ ಅಕಳಿಗಪ್ರತ್ಕಯಂ ಯಥೋಕ್ತಿ 

ಉಯ.ನಕನ್ಕ೦ (ಕಾಕಾನ. ೩33) ; ಪದದರ್ಥಮಂ ವಎಭಾಗಿಸುವುದಲಂದೆ 
ಎಭಕ್ತಿಯಂತದಂ ಪ್ರತ್ಕಯಮುಂಬುದು ತತ್ವ್ರತ್ಕಯದಿಂ ಪೂರ್ವದೊಳರ್ಕುಂ 
ಪ್ರಕೃಶಿಯೆರಡುಮಮರ್ದೊದವೆ ಪದಂ (ಕನುದ, ೩5) : ವಾಕ್ಯದಲ್ಲಿ ಶಬ್ದ 
ಗಳಿಗಿರುವ ಸಂಬಂಧವನ್ನು ಪ್ರತ್ಯಯ ಸೂಚಿಸುತ್ತವೆ (ಕರಡ. ೩೩). [ಸಂ.) 
ಪ್ರತ್ಮಯಂಗೆಯಾ್‌ (ಕ್ರಿ). ಪ್ರತಿಜ್ಞೆಮಾಡು : ನೀನೆನ್ನಲ ಕಾಡವೇಡಾಂ 


೬೦೬೨ 


10 


40 


ಪ್ರತ್ಮಯಾಂತಧಾತು (ನಾ). 


ಪ್ರತ್ಯಯೋಪಮೆ (ನಾ). 


[ಪ್ರತ್ಯವಸಾನ (ನಂ). ಊಟ ; ಭೋಜನ: 


ಪ್ರತ್ಯವಸಿತ (ನಾ). ೧. ಊಟ ಮಾಡಿದುದು ; ತಿಂದುದು : 


ಪ್ರ ತ್ಯವಾಯ 


ತೊಡರ್ದವಸರದೊಳ್‌ ಪ್ರತ್ಮಯಂಗೆಯ್ಗೆ ನೊರ್ವಂಗೆ (ಸುಕುಮಾ- ೬-೨೦). 
[ಪ್ರತ್ಯಯ 4 ಕೆಯ) 


ಪ್ರತ್ಯಯಾಂತ (ನಾ). ಪ್ರತ್ಮಯಸಹಿತವಾದ ಪದ: ಏಕದ್ವಿ ತ್ರಿ ಚತುಃ 


ಶದ್ದಾ ಕೃತಿಗೆಕ್ಕ ದು ತಿ ಚೌಗೆಳಾದೇಶಂಗಳ್‌ ಸ್ವೀಕೃತ ಸಾಬ ರೂ 
(ರಿಂ ಪ್ರತ್ಮಯಾಂತದೊಳವಿಖಾ ವಿಧಿಯಂ (ಕಮದ. 3೪೦) ; ಧಾತುಗಳಲ್ಲಿ 
ಸಹಜ, ಪ್ರತ್ಮಯಾಂತ(ವ್ಯತ್ತನ್ನ), ಸಂಯುಕ್ತ (ಸಮಗ್ರ) ಎಂದು ಮೂರು 
ವಿಧಗಳಿವೆ (೦ಡಿ. 93). [ಸಂ.] 

[ವ್ಕಾಕ]ಸಹಜಧಾತಂ, ಪ್ರತ್ಕಯಾಂತ 


ಧಾತು ಮತ್ತು ಸಂಯುಕ್ತಧಾತು ಎಂಬ ವಂೂರಂ ಬಗೆಯ ಧಾತು 
ಗಳಲ್ಲಿ ಒಂದು ; ಸಹಜ ಧಾತುವಿಗೆ ಇನು ಮೊದಲಾದ ಪ ್ರಿತ್ಯಯಂ 
ವನ್ನು ಸೇರಿಸಿ ಸಾಧಿಸಿದ ಧಾತು : ಸಹಜಧಾತುಗಳಿಗೆ ಪ್ರೇರಣಂಥಳಿದಲ್ಲಿ 
ಇಸ ಮೊದಲಾದ ಪ್ರತ್ಯಯಗಳು ಸೇರಿ ಪ್ರತ್ಮಯಾಂತಧಾತುಗಳಾಗು 
ತ್ತವೆ. ಉದಾ. * ಮಾಡಿಸು, ಬೇಯಿಸು (ಕೈನಿಡಿ. ೪೨). [Xo.] 
ಪ್ರತ್ಯಯಿ ಯಿತ (ನಾ). ನಂಬಿಕೆಗೆ ಯೋಗ್ಯನಾದವನು ; ಆಪ್ತ: “ಆಪ್ತಃ, 


ಪ್ರತ್ಮಯಿತಃ ೨ ಆಪ್ತನಾದವನ ಹೆಸರು, 
ವಾದಿ” [ಸಂ.7 
[ಕಾವ್ಯವಾ]ಉಪಮಾಲಂಕಾರದ ಒಂದಂ 
ಭೇದ ; ಉಪಮಾನಾರ್ಥಕ ಪ ತ್ಯ ಯಗಳುಳ್ಳೆ ಪದಗಳಿಂದ 
ಸಾದೃಶ ವು ತೋರಂವ ಅಲಂಕಂಠ : ಭ್ರತ್ಯ ಯೋ ಮಗೆ ಜಲಜಾಯ 
ಮಾನಮ೨ಬರ್ಗಣ್‌ ಪುಲಿನಂಮನ್ಯಂ ನಿತಂಬಮಳಿದೇಶೀಯಂ ಚಲದಳ£ಪ್ರತತಿ 
ಮೃಣಾಳಲತಾಕಲ್ಪಂಗಳಾ ಲತಾಂಗಿಯ ತೋಳ್ಗರ್ಳ (ಕಾವ್ಮಾಮ ೬೭೭). 
(ಸಂ. ಪ್ರತ್ಮಯೋವಮಾ)] 


ನಂಬಿಕೆಯುಳ್ಳ ಯಥಾರ್ಥ 
(ಸಿದ್ಧಾಂತಿ. ೨೩6) - 


ಪ್ರತ್ಕರ್ಥಿ (ಗು). ೧. ವಿರೋಧಿಸುವ ; ಎರುದ್ಧವಾದ. (ನಾ). 


ಹಗೆ ; ಶತ್ರು; ವೈರಿ: ಜಿತಜಗತ್ಸತೃರ್ತೀಯಂ . . . ಮನುಜೇಶರ* 
ಮಲೆರಾಜರಾಜನನದೇಂ ಬಲ್ಲಾಳನಂ ಪೋಲ್ವರೇ (ಎಕ. ೪, ಅರಸೀ. ೦-೦೩ 
1369) ; ಗುರ್ಜರಪೃಥ್ವೀಶಂ ಪ್ರತೃರ್ಧಿಮಹೀಶಮದ ನದಿಭಮುಸ್ತಕವಿದಲನ 
ಪ:ಚಾಸ್ಮಂ (ಉರ್ಮರೇ. ೩-0€)- ೩. (ನ್ಯಾಯಾಲಯದಲ್ಲಿ) ಎದುರಾಳಿ ; 
ಪ್ರತಿವಾದಿ: ದುಷ್ಟಬುದ್ಧಿ . . - ಧರ್ಮಾಧಿತರಣಕ್ಕಿಲತೆಂದು ಪ್ರಸ್ಯರ್ಥಿ 
ಬಂದನಿಲ್ಲ ಪಿರಿದುಂ ಪೊಟ್ಟಿಪೋದುದು (ಕಂತು. ೦೭೩-೨೦)- ೪. ಅಡ್ಡಿ; 
ತಡೆ. [ಸಂ. ಪ್ರತ್ಕರ್ಥಿನ್‌) 

“ ವಲ್ಪನಂ, ಅಭ್ಯವಹಾರಃ, 
- ಸ್ವೃದನಂ. ಈ ೧೧ ಊಟ” (ಹಠರಾಯು. ೩೪ -೦೭೦). 

[ಸಂ. 


ಪ್ರಶ್ನ ಸಾನಂ . . 


“ಭಕ್ಷಿತಂ, 
ಭುಕ್ತಂ- ೧೪ ಭುಜಿಸಲ್ಪಟ್ಟದ್ದು. 
[೫0.7 


ಚರ್ವಿಂ, ಲಿಪ್ತಂ, ಪ್ರತ್ಯವಸಿತಂ - . . 


ಉಣ್ಣಲ್ಬಟ್ಟದ್ದು, ತಿನ್ನಲ್ಪಟ್ಟದ್ದು 


ಸಲ್ಪಟ್ಟ (ಸಿದ್ಧಾಂತಿ. ೩೩೨). 


ಪ್ರತ್ಯವಾಯ (ನಾ). ೧. ತೊಂದರೆ ; ಹಾನಿ: ಈತನ ಇಟಕಕ್ಕೆ ನಿತ್ಯ ಕ್ಷಯ 


ವೃಯಪ್ರಶ್ಯವಾಯಂಗಳಂ ಮಾಡಿ ಬೇಸಜೀಸಿ ನೆಲೆಯಿಂ ತಳರ್ಚುವಂ (ಆಂಪ್ರ. 
08-86 ವ). ವಿ. ಆಡ್ಡಿ; ತಡೆ: ಸಾಮಾನ್ಯವಾಗಿ ನಾವು ಈ ಗೀತಾಸಂದೇಶ 
ದಲ್ಲಿ ತೋರಿಸಿರುವ ಮಾರ್ಗದಲ್ಲಿ ಹೋಗಲು ಯಾವ ಪ್ರತ್ಯವಾಯವೂ 
ಇರುವುವಿಲ್ಲ (ಗೀಠಾಸಂ. 09) ; ಮೇಲೆ ಹೆ:ಳಿದ ಎಲ್ಲ ಲಕ್ಷಣಗಳು ಅವನಲ್ಲಿ 
ತೋರಿದರೆ ಅವನಿಗೆ ನಿಸ್ಸಂಶಯವಾಗಿ ಚೆ.:ೀರನೆಂದನ್ನಲಿಕ್ಕೆ ಪ್ರತ್ಯವಾಯವಿಲ್ಲ 
(್ರಹ್ಮಕಃ. 36). ೩. ಪಾಪ; ದೋಷ : ನಿತ್ಮನೈಮಿತ್ತಿಕವ ಕಳೆದಾ ಪ್ರತ್ಕ 
ವಾಯಕೆ ಮಾಡಿ ಪ್ರಾಯಶ್ಚಿತ್ತವನು . . . ಮೋಕ್ಷವನರ್ಥಿಸುತ್ತಿಹ ಸಾಧುಗಳಿ 
ಷ್ಣ ಪ್ರ (ಅಮ್ಮತೆ: ೦-೨೦); ಆಖಂಡಜಾ ್ಲಾನವರ್ಜಿ ತರಿಂಗೆ ಕರದ 


ನ್ಯೂನದಿಂದವೆ ಪ್ರತ್ಯವಾಯವುಖಾಧಿಬಾಧಕವು ಸತಾ. ೦೬-೩೨). ¥. 


ಪ್ರತ್ಯಸ್ತ 


ಅಗಲಿಕೆ; ವಿಯೋಗ: * ಅಗಲ್ಕೆಯಲ್ಲಿಯುಂ ಹೊಲ್ಲಮೆಯಲ್ಲಿಯುಂ 
ಪ್ರಶ್ಕವಾಯಮೆಂಬುದು ? (ಕರಾಯ. ೦೩೬-೩೪): ೫. ಎರುದ್ಧ 
ವಾದುದು. ೬. ಸೋಲು ; ಅಪಜಯ : “ಅಪಜಯದೊಳತ್ಮಗಲಿಕೆ 
ಯೊಳಂ ಪ್ರತ್ಮವಾಯಮೆಂಬುದು ™ (ಭೂಂಗಕಾ. 0೪೨-00). [೫ಂ.) 

ಪ್ರತ್ಯಸ್ತ್ರ (ನಂ). ಒದು ಅಸ್ತ್ರವನ್ನು ತಡೆಗಟ್ಟಲು ಪ್ರಯೋಗಿಸುವ 
ಮತ್ತೊಂದು ಅಸ್ತ್ರ : ಹರಿಸಿದರು . . . “ಪರಿಪರಿಯ ಪ್ರತ್ಮಸ್ತ್ಯವನು 
ಗಾಂಗೇಯ ಫಲುಗುಣರು (ಕುರ್ಯಾಂ. 6-೬0) ; ಅರ್ಜುನನು ಪ್ರತ್ಮಸ್ತ 
ಗಳನ್ನು ಬಬ್ಲವನಾದ್ದರಿಂದ . . . ಅಶ್ವತ್ಥಾಮನು ನಿರುತ್ಸಾಹನಾಗಿ ಶಿಬಿರಕ್ಕೆ 
ಹಿಂತಿರುಗಿದನು (ಕಕಕಾ. ೨೪೧). [ಸಂ.] 

ಪ್ರತ್ಯಹ (ನಾ). ಪ್ರತಿದಿನ : ಪ್ರತ್ಕಹವೂ ನಿಷ್ಠೆಯಿಂದ ತನ್ನ ಕರ್ತವ್ಯ 
ವನ್ನು ನೆರವೇರಿಸುತ್ತ . - - ಒಮ್ಮ್ನೊಖವಾದ ಅಧಿಕಾರವನ್ನು 
ಫಿಲೆಗೊಳಿಸಿದನು (ಕೈ ಗೊ. ೦೩೨). [ಸಂ. ಪ್ರತ್ಮ ಹಂ) 

ಪ ್ರೈತ್ಯಹಂ (ಅ). ಪ ್ರತಿವಿತ್ಮದಲ್ಲೂ; ದಿನದಿನವೂ : ಪ್ರತ್ಮಹವೆೊಪ್ಪುಗು: 
ಎಎಧರತ್ನವಿನಿರ್ಮ್ವಿತಕೂಟಕೋಟಿಮಚ್ಚೆ ತ್ಕಗೃಹಾವಹಂ ಶುಕಪಿಕಾಕುಳ 
ಸೌಂದರನಂದನಾವಳೀವೃತ್ಮುಪಶೋಭಿತಂ ಪುರರತ್ಸಗೋಪುರಂ 
(ಕಂಠ್ರಪು. ೬-೩). [ಸಂ.] 

ಪ್ರತ್ಯಾಕರ (ನಾ). ಒರೆ; ಕೋಶ: “ಕೃಪಾಣಮೆಂದಿರಲಡಾಯುಧ 
ಮೆನಿಕ್ಕು ಪ್ರತ್ಕಾಕರಂ ಕೋಶಮವರೊಲಕ್‌ಗಳಕ್ಮೂಂ” (ಮಂಗರಾ. 66-೩೭). 

[< ಸಂ. ಪ್ರತ್ಕಾಕಾರ) 

ಪ್ರತ್ಯಾಕಾರ (ನಾ). - ಪ್ರತ್ಕಾಕರ: “ ಕೋಶಃ. A 
ಪಿಧಾನಂ ಈ ೩ ಒಲ್‌” (ಜರಾಯು. ೬೪-೬೦೪). [ಸಂ.7 

ಪ್ರತ್ಕಾಖ್ಮಾತ (ನಾ). ತಿರಸ್ಕೃತವಾದುದು; ನಿರಾಕೃತವಾದಂದು: 
“ಪ್ರತ್ಕಾಖ್ಕಾತಂ, ಪ್ರಶಿಕ್ಷಿಪ್ನಂ . . . ಪರಿಹೃತಂ--ಈ ೭ ಪರಿಹರಿಸ 
ಲ್ತಟ್ಟುದು” (ಹಳಯ. ೦೦೭-೦೪). (ಸಂ-] 

ಪ್ರತ್ಕಾಖ್ಯಾನ (ನಾ). ೧. ತಿರಸ್ಕಾರ; ನಿರಾಕರಣೆ ಕ್ರೋಧೆ 
ಪ್ರತ್ಕಾಖ್ಯಾನ-ಮಂಳಿಸಂ ತೊಟವುದುಂ (ತತ್ತ ಶ್ರ. ೨೭೦). ವಿ. (ಜೈನ) 
ಮಂಂದೆ ಪಾಪ ಮಾಡಂವುದಿಲ್ಲವೆಂದು ಪ್ರತಿಜ್ಞೆ ಮಾಡುವುದಂ 
ಮತ್ತು ಸೀವಿಂತಕಾಲದವರೆಗೆ ಆಹಾರಾದಿಗಳನ್ನು ತ್ಯಜಿಸಂವುದು ; 
Pp ಇದರಲ್ಲಿ ವಂನಸ್ಸಿನಿಂದ ಪಾಪವನ್ನು ಮಾಡುವುದಿಲ್ಲವೆಂದಂ 
ಸಂಕಲ್ಪಿಸುವುದಂ ಮನಃಪ್ರತ್ಕಾಖ್ಯಾನ, ಮಾತಿನಲ್ಲಿ ಪಾಪವನ್ನು 
ಮಾಡುವುದಿಲ್ಲವೆಂದಂ ಸಂಕಲ್ಪಿಸಂವುದು ವಚನಪ್ರತ್ಕಾಖ್ಯಾನ, 
ಶರೀರದಿಂದ ಪಾಪ ಮಾಡದಿರುವುದಂ ಶರೀರಪ್ರತ್ಕಾಖ್ಮಾನ : 
ನಾಗಶ್ರೀಯುಂ ಭುಕ್ತಪ್ರತ್ಕಾಖ್ಯಾನವಿಧಿಯಿಂ ರತ್ನತ್ರಯಮಂ ಸಾಧಿಸಿ 
(ರಕ ಣಾ. 3೪-30); ಆ ಸ್ವಯಂಬುದ್ಧಂ . . . ಮಹಾಬಲನಂ ಜಾತ 
ರೂಪಧರನಂ ಮಾಡಿ ಚತುರ್ವಿಧಾಹಾರಶರೀರಪ್ರ ತ್ಕಾಖ್ಯಾನಮಂ 
ಕೆಟ್ಟು (90ಪು. ೨-೩೦ 5). ೩. ಇಪ್ಪತ್ತೆಂಟು ಬಗೆಯ ಮೋಹನೀಯ 
ಗಳಲ್ಲಿ ಒಂದಂ : ಅಪ್ರಶ್ಕಾಖ್ಕುನಪ್ರ ತ್ಕಾಖ್ಶಾನಸಂಜ್ವಲನಕ್ರೋಧಮಾನ 
ಮಾಯಾಲೋಭಕಷಾಯವೇದನೀಯಮೆನಿಸಿಯುಮಿರ್ಪತ್ತೆಂಟು ತೆಅನಪ್ಪ 
ಮೋಹನೀಯಮುಮಂಂ (ಸುಳುರೂ. ೩-೩ ವ); ಅಪ್ರತ್ಕಾಖ್ಮಾನಾಖ್ಯಮಂ 

- ಪ್ರತ್ಯಾಪ್ಯಾನಕಷಾಯಮನತ್ಯೂರ್ಜಿತಸತ್ವನೆಂಟುಮಂ ವಿಘಟಿಸಿದಂ 
(ಶಾರ್ಕ್ವಪು- ೦೫-೦೪6). [ಸಂ.] 
ಪ್ರತ್ಯಾಗತ (ನಾ). ೧. ಹಿಂದಿರುಗಿ ಬಂದುದಂ. 


ಪ್ರಶ್ಕಾಕಾರಃ, ಖಡ 


ವಿ. ಹಿಂದಿರುಗಿ ಬಂದ 


ವನು. (ಸಂ.] 
ಪ್ರತ್ಯಾಗಮನ (ನಾ). ಹಿಂದಿರುಗಿ ಬರಂವುದಂ : 'ಶ್ರೀಗಧಿಪನೊಳಗೆ 
ಪೊಅಮಡುವಾಗಡಿನ ವಿಳಾಸಮಮುಶಸಮಿಶಿಯ ಕಣ್ಣಿಂಬಾಗೆ ನದೀ 


ಗವಾನಪ್ರ ಕ್ರತ್ತಾಗಮನದ ಸುಪ್ರ ತೀಕಗಜಮನೆ ಪೋಲ್ತಂ (meen. 00-0) ; 


೬೦೬೩ 


10 


26 


30 


95 


<5 


ಪ್ರತ್ಮಾಸತ್ತಿ 


ಪತಿಯು ಪ್ರವಾಸಿಯಾದಾಗ ಪತ್ನಿಯು ಪತಿಯ ಪ್ರತ್ಕಾಗಮನವನ್ನು 
ನಿರೀಕ್ಷಿಸುತ್ತಾ ಪತಿಪರಾಯಣಳಾಗಿರಬೇಕು (9ರ್ಥರ- 0೫) ([ಸಂ.] 

ಪ್ರತ್ಕಾದಿಷ್ಟ (ನಾ). ೧. ತಿರಸ್ಕೃತವಾದಂದು ; ನಿರಾಕೃತವಾದುದು : 
“ಪ್ರ(ತ್ಯಾ)ಖ್ಯಾತಂ, ಪ್ರೆತಿಕ್ಷಿಪ್ತ. Ht ಪ್ರತ್ಕಾದಿಷ್ಟಂ . . ಪರಿಹ್ಯ ತಂ ಈ ೭ 
ಪರಿಹರಿಸಲ್ಪಟ್ಟುದು * (ಹಣಾಯೂ- ೦೦೭-೦8). ವಿ. ತರಸೃತನಾದವನು ; 
ನಿರಾಕೃತನಾದವನು : “ ಪುತ್ಕಾದಿಷ್ಟಃ . . . ನಿರಾಕೃತಃ - ೪ ನ್ಯಾಯ 
ದಿಂದ ಪರಿಹರಿಸಲ್ಪಟ್ಟವನ ಪೆಸರುಗಳು” (ಸಿರ್ಕಾಂಶಿ. ೩೩೪). [ಸಂ.] 

ಪ್ರತ್ಕಾದೇಶ (ನಾ). ಶಿರಸ್ಕರಿಸುವಿಕೆ ; ನಿರಾಕರಣೆ : “ ಪ್ರತ್ಕಾಖ್ಯಾನಂ. 
ನಿರಸನಂ, ಪ್ರತ್ಯಾದೇಶಃ. ನಿರಾಕೃತಿಃ - ೪ ತಿರಸ್ಕರಿಸುವಿಕೆ, ಜರಿಯುವಿಕೆ ” 
(ಸಿರ್ಕಾಂಶಿ. ೩೬೬). (ಸಂ.] 

ಪ್ರತ್ಯೂಪತ್ತಿ (ನಾ). ೧. ಹಿಂದಿರುಗುವುದು. ೨. ಐಹಿಕವಿಷಯಗಳಲ್ಲಿ 
ತೋರುವ ಅನಾಸಕ್ತಿ,-ಉದಾಸೀನತೆ ; ವೈರಾಗ್ಯ. [ಸಂ.] 

ಪ್ರತ್ಯಾಮ್ನಾಯ (ನಾ). ೧. ಒಂದು ವಸ್ತು ಅಥವಾ ವ್ಯಕ್ತಿಯ ಬಿಡು 
ಗಡೆಗೆ "ಪ ್ರೈಶಿಯಕಾಗಿ ಕೊಡಬೇಕಾದ ವಸ್ತು ಆಥವಾ" ದ್ರವ್ಯ: ಈಗ 
ನಮ್ಮ ರಾಜರು ಸೆರೆ ಸಿಕ್ಕಿದ್ದಾರೆ ,.. ಆ ಬಿಡುಗಡೆಯ ಪ್ರತ್ಯಾಪ್ನಾ ಯ 
ವೇನೆಂದು ತಾವು ಅರುಹಬೇಕು (ಶ್ರೀಕಾಯ. ೩೪೨)- ೨. ಎರಂದೃವಾದ 
ನಿರ್ಣಯ. [ಸಂ.) 

ಪ್ರತ್ಯಾಲೀಢ (ನಾ). ೧. ಬಿಲ್ಲು. ಗದೆ ' ಮುಂತಾದ ಆಯುಧಗಳನ್ನು 
ಹಿಡಿದು ಯಂದ್ಧ ಮಾಡುವಾಗ ನಿಲ್ಲುವ ಆಲೀಢ. ಪ ತ್ಯಾಲೀಢ, 
ಸಮಪದ. ಎಶಾಖ ಮತ್ತು ಮಂಡಲಗಳೆಂಬ ಐದಂ ಬಗೆಯ 
ವರಸೆಗಳಲ್ಲಿ ಒಂದು : “ಪ್ರತ್ಕಾಲೀಢ.- ಎಡದ ಕಾಲು ಹೆಜ್ಜೆ ಮುಂದಕ್ಕೆ 
ನೀಡಿಟ್ಟು ಬಲದ ಮೊಳಕಾಲಾಗಲಿ ಆಂಗುಷ್ಕವಾಗಲಿ ಹಿಂದುಕಡೆಗೆ ನಿಲ್ಲಿ 
ಮಂಡಿಯೂರಿ ಕುಳಿತಂತೆ ವಾರೆಯಾಗಿ ಹಿಂಬಾಗುವ ಹಾಗೆ ನಿಲ್ಲುವಿಕೆ ” 
(ಸಿರ್ಕಾಂತಿ. ೨೬೪) : ಆಲೀಢ ಪ್ರತ್ಕಾಲೀಢ ಸಮಪಾದಂಗಳೆಂಬಾಸನಂಗಳೊಳಂ 
ಪೆಅವುಂ ಶರಾಸನವಿದ್ಯೆಗಳೊಳತಿಪ್ರುವೀಣರುಂ ಜಾಣರುವನಾಗಿ (ಶಂಶಶಾ- 
0೩-೩6೭) ; ಗದೆಗಳುಮುನಿರ್ವರುಮಾಯ್ಡುಕೊಂಡು ಆಲೀಢ ಪ್ರತ್ಕಾಲೀಢ 
ಸಮವಾದ ವೈಷ್ಣವ ಮಂಡಲಾಗ್ರಮುಮೆಂಬ ಪಂಚವಿಧಸ್ಥಾನಕೃತಂಗಳೊಳಂ 

- ಅತಿಪರಿಚಿತರಾಗಿ ವೈಶಾಖಸ್ಥಾನದೆ ಇಳ್‌ ನಿಂದು (ಗಯ. 6-00). 

೨. [ನಾಟ್ಯ] ವೈಷ್ಣವ, ಸವಂಪಾದ, ವೈಶಾಖ, ವಂಂಡಲ, ಆಲೀಢ 
ಮತ್ತು ಪ ತ್ಮಾಲೀಢವೆಂಬ ಆರು ಬಗೆಯ ಪುರಂಷಸ್ಥಾನಕಗಳಲ್ಲಿ 
ಒಂದು, --ಪುರಂಷರು ನಿಲ್ಲಂವ ಭಂಗಿಗಳಲ್ಲಿ ಒಂದಂ ; ೪ “ ಆಲೀಢ 
ಸ್ಥಾನಕವನ್ನು ಪಾರ್ಶ್ವವ್ಯತ್ಕಾಸದಂದ ಮಾಡುವುದು. ಇದಕ್ಕೂ 
ರುದ್ರ ನಂ ಅಧಿದೇವತೆ. ಶೆಸ ್ರ ಮೋಕ್ಷಣದಲ್ಲಿ ಇದನ್ನು ವಿನಿಯೋಗಿಸ 


ಬೇಕಂ” '(ಉತ್ಮರಂ. ೩೨6 ಗಡ್ಮಾನುಪಾರ) : ಇಂತೆಸೆವಾಲೀಢಮನತ್ಮಂತದೆ 
ವಿಪರೀತಮಾಗಿ ಮಾಡಲ್ಕದು ... ಪ್ರತ್ಕಾಲೀಢಂ (ಉಾಸ್ಮರಂ- ೭೨೨೩) 
[ಸಂ.7 


ಪ್ರತ್ಯಾಶೆ (ನಾ). ಒಂದು ವಸ್ತುವು ತನಗೆ ದೊರಕುವುದೆಂಬ ಭರವಸೆ ; 
ಇಷ್ಟವಾದ ವಸ್ತೂವಿನ ನಿರೀಕ್ಷಣೆ: ಆವಿರ್ವರು೦ ಸಮಸುಖದುಃಖ 
ವೃತ್ತಿಗಳಾದೆವದಆ್‌ಂ ಪ್ರಿಯತಮಸಮಾಗಮಪ್ರತಶ್ಕಾಶೆಯಿಂ ಕರಣೀಯ 
ವಾವುದದನೆ ಮಾಡವೇಬ್ಟುದು (ಕಾರಂಉ. ೬೨೭) : ವಿರಹದಿಂ ಪ್ರಿಯತಮ 
ಸಮಾಗಮಪ್ರತ್ಕಾಶೆ ಹೃದಯಮಂ ಬೇಯಿಸಲು ಬೇಟವೆಣ್‌ ಸೋಗೆ 
ನವಿಲುಕಲ್ಲಿಗೆ ಮರಳಿ ಬಂದು ಕರೆವುದು ತೇಗಿ ತನ್ನೆರೆಯನಂ (8ಶ್ಪಾಂಗ- 
38-000) - (ಸಂ. ಪ್ರತ್ಕಾಶಾ) 

ಪ್ರತ್ಕಾಸತ್ತಿ (ನಾ). ೧. ನಿಕಟವಾದ ಸವಿಖಾಪ,- ಸಂಬಂಧ; ಸಮ್ಮಗ್ಡ 
ರ್ಶನಕ್ಕೆ ವಿಧಿಪ್ರತಿಷೇಧಗ್ರಹಣಂ Mi. Pee ಪ್ರಧಾನ ಪ್ರತ್ಕೂಸ 
ತ್ತಿಯಿಂ ನೋಡೆ (ತಕ್ಕೃತ್ರ. ೪. ೨. ಸಾದೃಶ್ಯ; ಸಾಮ್ಮ- ೫0.) 


ಪ್ರತ್ಯಾಸನ್ನ 


ಪ್ರತ್ಕಾಸನ್ನ (ಗಂ). ೧. ಹತ್ತಿರದ ; ಸವಿಕಾಪದಲ್ಲಿರುವ ; ಸನ್ನಿಹಿತ 
ವಾಗಿರಂವ : ಪ್ರತ್ಕಾಸನ್ನಮೃತ್ಮ್ಯು' ಪರಾ. (ನಾ)- ೨. ಹತ್ತಿರ; 
`ಸವಿಸಾಪ : `ಪ್ರತ್ಕಾಸನ್ನದೊಳಿರ್ಪುದು ಯತಶ್ಶಾಶ್ರವುಂ (ಕಾದಂಫೂ. ೨೦೦) ; 
ಪ್ರತ್ಯಾಸನ್ನದೆ ನಡೆವಾದಿತ್ಮನ ರಂಚಿ ಪೊನ್ನ ಕೋಂಟೆಯಂ ಕರಗಿಸಿದಂಶ 
ತ್ಕುಚ್ಚಕ ೂಟಹಶಿಯಿಂ ನಿತ್ಯಂ ಪಅಾಪಜ್‌ದು ಸಾರ್ವವಲ್ಲಿಯ ಮುಂಗಿಲ್ಲಳ್‌ 
(ಕೃತ್ತಶ. ೨೨೬೩). [ಸಂ.7 

ಪ್ರತ್ಕಾಸನ್ನಭವ್ಯ (ನಾ). ಬೇಗನೆ ಮೋಕ್ಷವನ್ನು ಪಡೆಯುವವನಂ ; 
ಆ ಜೀವನಭವ್ಮನೆಲ್ಲ ಪ್ರತ್ಮಾಸನ, ಭವ್ಯಂ (ಸುಳುವೂ. ೩-೨೨5). (ಸಂ.] 

ಪ್ರತ್ಯಾಸನ್ನಮೃತ್ಕು (ನಾ), ೧. ಸಾವು ಸಮಿಪಏಸಿರಂವುದಂ ; ಮರಣ 
ಸನ್ನಿಹಿತವಾಗಿರುವಿಕೆ. ೨. ವಂರಣಕಾಲ ಸಮಾಪಿಸಿರಂುವವನು : 
ಬಹಾ ಸ ರಂಧಸಂರ ಂಭತೌದ್ರಧ್ಯಾನಪರಿಣತನುಪಾರ್ಜಿತನರಕಾಯಿಷ್ಕಂಪ್ರತ್ಕಾ 


ಸನ್ನಮ್ಭಾತ್ಕುವಾಗಿ (ಅಂತ್ರ. ೨-00 ಐ). (ಸಂ.] 
ಪ್ರತ್ಯಾಸಾರ (ನಾ). ಸೈನ್ಕದ ಹಿಂಭಾಗ ; ಹಿಂಚೂಣಿ : "ಪ್ರತ್ಕಾಸಾರಃ, 
ವಹವಾಷಗ್ಯ್ಥಃ —ಅಂಥಾ ವ್ಯೂಹಕ್ಕೆ ಹಿಂದುಗಡೇ ಕಾವಲಾಗಿರುವ 
ಹಿಮ್ಮತ್‌ ಘೌಜಿನ ಹೆಸರು” (ಸರ್ಕಾ. ೨೬೦). [ಸಂ.] 


ಪ್ರತ್ಕಾಹತ (ಗು). ೧. ಹಿಮ್ಮೆಟ್ಟಿಸಿದ; ಮರಳಿ ಹೋಗಂವಂತೆ ಮಾಡಿದ. 
೨. ಕಂಂಠಿತಗೊಳಿಸಿದ ; ಶಕ್ತಿ ಕಡಿಮೆ ಮಾಡಿದ ; ಶಕ್ತಿ ಕಂಂದಿಸಿದ : 
ಪ್ರತ್ಕಾಹತಂಗೆಯ್‌ ' ಪರಾ. ೩.೯ ಪ್ರತಿಯಾಗಿ ಹೊಡೆದ: (9). 
(ನಾ). ೪. [ಸಂಗೀತ] ಆರೋಹಣ. ಅವರೋಹಣ, ಢಾಲು, 
ಸ್ಫಿರಿತೆ, ಕಂಪಿತ, ಆಹತ, ಪ್ರತ್ಕಾಹತ, ಶ್ರಿಪುಚ್ಚ, ಆಂದೋಳನ 
ಮತ್ತ್ತು ವರೂರ್ಭನ ಎಂಬ ಹತ್ತು ಬಗೆಯ ದೇಶೀಗವಂಕಗಳಲ್ಲಿ 
ಒಂದಂ : ವೀಣೆಯಂಗೆ ಗಿತ್ತು - * ಜಾಣುಣ್ಮೆ. ಜೋಕೆಯಿಂ ಜತಿ 
ರೀತಿ ತಾಳ ಪ್ರಮಾಣ ಕಂಪಿತ ಮೂರ್ಛೆ ರಸ ಪಾಡು ಬೆಡಗು ಬಿನ್ನಾಣ 
ಲಯಮಾಹತಪ್ರತ್ಕಾಹತವ್ಕಾಪ್ತಿಯಅಾೌದು. ಕೇಳಿಸಿದರವರು (ತೃಬಶಾ. 
೨೦-೩೩), ಪ್ರತ್ಕಾಹತ- _ಅವರೋಹಣಕ್ರಮದ. ಆಹತ. ಉದಾ ; ಸನಿ ನಿಧ 
ಧಪ ಪಮ (ಸಂಗತಂ. ೨೪). " ಆಹತ ' ಪರಾ. [ಸಂ.] 
ಪ್ರತ್ಯ್ಕಾಹತಂಗೆಯ (ಕ್ರಿ). ಶಕ್ತಿಗಂಂದಿಸಂ ; ಕುಂಡಿತಗೊಳಿಸಂ : ಪ್ರಾಣಾ 


ಯಾಮದಿನೆ .ಖಬ್ಬಯಿಂದ್ರಿಯಗಣಪ್ರತ್ಕಾಹತಂಗೆಯ್ಕುತುಂ (ಮೈ ಸೂಮು, 
8-0೦೩). [ಪ್ರತ್ಕಾಹತ -.- ಕೆಯ] 
ಪ್ರತ್ಕಾಹರಿಸು (ಕ್ರಿ). ನಿಯಂಂತ್ರಿಸಂ ; ಅಧೀನದಲ್ಲಿಡಂ : ಎಎಧ 


ವಿಷಯಂಗಳೊಳ್‌ -ಬಾಹ್ಮೇಂದ್ರಿಯಂಗೂಡಿ ತವೆ ಚೆರಿಪ ಚಿತ್ತಮಂ 
ಪ್ರತ್ಮಾಹರಿಸಿ (ತದ್ಮಣ. 3-೪0): [< ಪ್ರತ್ಕಾಹಾರ + ಇಸ್ಕು] 
ಪ್ರತ್ಯಾಹಾರ (ನಾ). ೧. ಹಿಂದಕ್ಕೆ ತೆಗೆದಂಕೊಳ್ಳುವುದು : ಮಂರಳಿ 
ಪಡೆಯುವುದು : ನಿನ್ನನ್ನು ಪ್ರಸನ್ನ ಮಾಡುವುದಕ್ಕಾಗಿ ಮತ್ತೆ ಅದನ್ನು 
ಪ್ರತ್ಯಾಹಾರ ಮಾಡುತ್ತಿದ್ದೇನೆ (ಳಂರಿಹಿಿ. 6೪೩). ೨. [ಯೋಗ] 
ಅಷ್ಟಾಂಗಗಳಲ್ಲಿ ಒಂದು ; ಇಂದ್ರಿಯಗಳನ್ನು ಆಯಾ ವಿಷಯ 
ಗಳಿಂದ ಹಿಂತಿರುಗಿಸಿ ಉದ್ದಿಷ್ಟವಾದ ಕಡೆಯಲ್ಲಿ ಮನಸ್ಸನ್ನು 
ನಿಲ್ಲಿಸುವುದು ; ಇಂದ್ರಿಯಗಳನ್ನು ವಿಷಯಗಳಿಂದ ನಿಗ್ರಹಿಸಿ 
ನಿರ್ಬಂಧದಲ್ಲಿಟ್ಟು ಕೆ ಇಳ್ಳುವುದು. — ನಿಯಂತ್ರಿಸುವುದು : ಯಮ 
ನಿಯಮಆಸನಪ್ರಾಣಾಯಾಮಪ್ರತ್ಕಾಹಾರಧ್ಯಾನಧಾರಣ ಸಮಾಧಿಗಳೆಂಬ 
ಅಷ್ಟಾಂಗಯೋಗದೊಳಗೆ (ಅ೭ಡೇ. ೨೦೪-೫೩೩) ; ಪ್ರತ್ಯಾಹಾರವ ಕೊಂಬ 
ಮಿಧ್ಯಾಯೋಗವ ಬಿಡಿಸಿ ತಥ್ಮವಾಗಿರ್ದ ನಿತ್ಮತೃಪ್ತಿಯೆ ಲಿಂಗವಿತ್ತ ಶ್ರೀ 
ಗುರುವೆ ಕೃಪೆಯಾಗು (ಕ್ಮ. 80-೭), ಪ್ರತ್ಕಾಹಾರವೆಂದರೆ ಚಕ್ಷುರಾ 
ದೀಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಹಿಂತಿರುಗಿಸಿ ಅಂತಃಕರಣಕ್ಕೆ 
ಅನುಕೂಲವಾಗಿರಿಸುವುದು (ಓಂದಸಾ-00೬)- ೩. [ಕಾವ್ಯಮಿಾ] ದ 
ಕಾವ್ಯಗಳನ್ನು ಅಭಿನಯಿಸುವಾಗ ಮಾಡಂವ ಪೂರ್ವರಂಗದ ಒಂದು 


೬೦೬೪ 


ಶ್ಯ] « | ಪ್ರತ್ಸು 


ಪ್ರತ್ಯುತ್ತನ್ನೆಮತಿ 


ಕ್ರಿಯೆ; ಉಪಕರಣಗಳನ್ನು ತಂದಿಟ್ಟುಕೊಳ್ಳುವುದಂ : ಇದರಲ್ಲಿ 
“ಪ್ರತ್ಕಾಹಾರ' (ವಾದ್ಯಗಳನ್ನು ತಂದು ಇಟ್ಟುಕೊಳ್ಳುವುದು) . . 
ರಂಗದೇವತಾಪೂಜೆ ಮುಂತಾದ ನಾನಾಅಂಗಗಳಿವೆ (ಕೈಏ8-೨೦೨). ೪. 
[ವ್ಕಾಕ] ಸಂಸ್ಕೃತವ್ಯಾಕರಣದಲ್ಲಿ ಒಂದಂ ಸಂಜ್ಞೆ; p ಹದಿನಾಲು 
ಮಾಹೇಶ್ವ ರಸೂತ ಗಳ “ಇತ್‌? ಸಂಜ್ಞೆಯಂಳ್ಳ ಕೊನೆಯ ವರ್ಣ 
ದೊಡನೆ ಸೇರಿಸಿ ಹೇಳಂವ ಮೊದಲನೆಯ ವರ್ಣಕ್ಕೆ ಮಂತ್ತು 
ಅವೆರಡರ ಮಧ್ಯ ದ ವರ್ಣಗಳಿಗೆ ಉಪಯೋಗಿಸಂವ ಸ ಸಂಜ್ಞೆ. [ಸಂ,) 
ಪತ್ತ; (ನಾ). ಮುರುನಂಡಿ ; ಜವಾಬಂ : ಉಕ್ತಿ ಪ್ರತ್ನುಕ್ತಿಯಿಂದಲೇ 
ಕಾಲವನ್ನು ಕಳೆಯುತ್ತಿದ್ದರೆ ಕೆಲಸ ಸಾಗುವುದಿಲ್ಲ (ಊಂ). ([ಸಂ.) 
ಪ್ರತ್ಯುತ್ಕ್ರಮ (ನಾ). ೧. ಯಂದ್ಧಕ್ಕಾಗಿ ನಡೆಸುವ ಪ್ರಯಂತ್ನ,-- 
ಸನ್ನಾಹ : “ಪ್ರತ್ಕುತ್ಕ_ಮಃ, ಪ್ರಯೋಗಾರ್ಥಃ.. ಯುದ್ಧಕ್ಕೆ ಸೈನಿಕರು 
ಕೆಲಸವನ್ನು ನಡಸುವಿಕೆ” (ದ್ದಾಕಿ: ೩೪). ೨. ತೊಡಗಂವುದಂ ; 
ಮೊದಲು ಮಾಡುವಿಕೆ. [ಸಂ.] 
ಪ್ರತ್ಯುತ್ತರ (ನಾ). ೧. - ಪ್ರತ್ಯುಕ್ತಿ : ವನ್ಮೂತನು ಪ್ರತ್ಯುತ್ತರವನ್ನು 
ಕೊಡಲಿಲ್ಲ (ಮುಳತಾ.8೬).' ೨. ಎದಂರಂಮಾತು; ಪ್ರತಿಮಾತಂ: 
ಸ್ವಾಮಿ ಭೃತ್ಯಸಂಬಂಧವೆ ಎನ್ನ ಭಕ್ತಿ ಪ್ರತ್ಮುತ್ತರ ನಾಯಕವರಕ. ಕೂಡಲ 
ಸಂಗಮದೇವಾ (೦ಸದ- ೨೯೪) ; ಗುರುಭಕ್ತನಾದ ಬಳಿಕ ಗುರುವಿಂಗೆ 
ಪ್ರತ್ಕಾತ್ನರವ ಕೊಡದಿರಬೇಕು (900ಶೇ- ೦೨೩-೮೦). (ಸೂ. 
ಪ್ರತ್ಮುತ್ತುರಂಗುಡು (ಕ್ರಿ). ಜವಾಬನ್ನು' ಹೇಳಂ ; ಉತ್ತರ ಕೊಡಂ : 
ಸತ್ಮಭಾಮಾದೇವಿ ನುಡಿದ ಕಟಕಿಯ ಮಾತಿಗೆ . . . ಪ್ರತ್ಮುತ್ತರಂಗುಡುವೆ 
ನೆಂಬನಿತಟೊಳ್‌' (ಕೈಬಳಾ.೬-೩0). 
[ಪುತ್ಕುತ್ತರ4ಕುಡು , (-೭`ಕೊಡ್ಮು)] 
ಪ್ರತ್ಕುತ್ತರಂಬಡೆ (ಕ್ರಿ). ಜವಾಬನ್ನು ಪಡೆ; ಉತ್ತರವನ್ನೂ ಹೊಂದು: 
ಸಮ್ಮ್ಮಖದೊಳೆೊಮ್ಮೆ ಮಾತಾಡಿದವನೇ ಶೈವಮಾರ್ಗಿ ಪ್ರತ್ಯ್ಮುತ್ತರಂಬಡೆ 
ದವನೆ ನಿತ್ಕನು (460ು-0-33). [ ಪ್ರತ್ಕುತ್ತರ + ಪಡೆ, ) 
ಪ್ರತ್ಕುತ್ನಾನ (ನಾ). ಅತಿಥಿಯ ಆಗಮನವಾದಾಗ ಗೌರವಸೂಚಕ 
ವಾಗಿ ಆಸನದಿಂದ ಎದ್ದು ನಿಲ್ಲಂವ್ರೆದಂ : ಪ್ರತ್ಕುತ್ಥಾನಾನಂತರಮತ್ಮು 
ನ್ನತಕನಕಪೀಠಮಂ ಮನುನಿಗಿತತ್ತಿ (8ಗಂ. ೨-೪೨). [ಸಂ.] 
ಪ್ರತ್ಕುತ್ತೆನ್ನ (ಗು). ೧. ಕೂಡಲೆ ಉಂಟಾದ; ತತ ಣದಲ್ಲಿ 
ಸ್ಫುರಿಸಿದ : “ಪ್ರತ್ಯೂತ್ಸನ್ನಬಂದ್ಧಿ' ಪರಾ. ೨. ಪ್ರತಿಕ್ರಿಯೆಯಂ, 
ಪ್ರತ್ಕುತ್ಸನ್ನವಾಚಸ್ಪತಿಇ (ಹೊಯ್ಸುಳಚಕ್ರ ವರ್ತಿ ವಿಷ್ಣುವರ್ಧನನ 
ಪಟ್ಟಮಹಿಷಿ ಶಾಂತಲೆಯ) ಒಂದಂ ಬಿರುದು: ಪ್ರತ್ಯುತ್ತನ್ನವಂಚಸ್ಟ ಕಿ 
ಯಂಂ ಮುುನಿಜನವಿನೇಯಜನವಿನೀತೆಯುಂ . . . ಅಪ್ಪ ವಿಷ್ಣುವರ್ದನ 
ಪೊಯ್ಸಳದೇವರ ಪಿರಿಯರಸಿ ಪಟ್ಟಮಹಾದೇವಿ ಶಾಂತಲದೇವಿ . . 
ಸವಶಿಗಂಧವಾರಣಜಿನಂಲಯಮಂ ಮಾಡಿಸಿ (ಎಳ. 11 (2), ೦೬೨-೩6 ; 1123). 


(ಸಂ.] 
ಪ್ರತ್ಯುತ್ಪನ್ನಪ್ರತಿಭ (ನಾ). ಸಮಯಕ್ಕೆ ಸರಿಯಾಗಿ ಸೂ ರಿಸಂವ 
ಬುದ್ಧಿ ಯುಳ್ಳವನು: ಆಯಕಾ ಕಾಲಕ್ಕೆ ತಕ್ಕಂತೆ ಸಂ ರಿಸಂವ ಬುದ್ದಿ 
ಯಂಳ್ಳವನಂ : ಮಂಹಾಸಂಧಿವಿಗ್ರ ಹಿಗೆ ಬೆಸಿದೊಡಾಗಳಾತಂ ೩ . ಪ್ರತ 


ತ್ವನ್ನಪ್ರತಿಭನುಂ . . . ಪ್ರಸಿದ್ದನುಮಪ್ಪ ಮಹತ್ವರನ ಕೈಯೊಳ್‌ ಸನ್ಮಾನ 
ದಾನಪುರಸ್ಸರವತಾಗೆ ಕೊಟ್ಟು (ಆರಿಪು-೦೪-೪೩ ವೆ). [ಸಂ.] 
ಪ್ರತ್ಯುತ್ಪನ್ನಬುದ್ಧಿ (ನಂ). ಸವಂಯಕ್ಕೆ ತಕ್ಕಂತೆ ಹೊಳೆಯಂವ ಬುದ್ಧಿ; 


ಸಮಬಂಪಸ್ಟೂರ್ತಿ: ಈ ಪ್ರತ್ಯುತ್ತನ್ನಬದ್ಧಿಯ ಸಹಾಯದಿಂದಲೇ 
ಅನೇಕ ಅನರ್ಥಗಳಿಂದ ಆತನು ಪಂರಾದನು (ಾರೆದ.೧೦೬). [Xo.] 
ತ್ಪನ್ನಮತಿ (ನಾ). ೧. - ಪ್ರತ್ಯುತ್ಸನ್ನಬುದ್ದಿ : ಆಕೆಯ ಪ್ರತ್ಯು 


ತ್ರನ್ನ ಮತಿಯಂ ಮನಂಗೊಂಡು ಪೊಗಬಟುತ್ತೂಂ (ಕಾಂಕಿಫು- 6-೮8೮) ; ; ಈ . 


ಪ್ರತ್ಯುದ್ಧಮನ 


ಬಗೆಯ ಅಧ್ಯವಸಾಯವೂ, ದೃಢಸಂಕಲ್ಪವೂ, ಎ ಇಂತಹ ಪ್ರತ್ಯುತ್ವನ್ನ 
ಮತಿಯೂ ಹುಚ್ಚೆರಿಗಿರಲು ಸಾಧ್ಯವೇ ್ಳ (ರನ್ಮಲೇ. ೧೩೪). ೨. ಇಪ್ರತನ್ಯಿ 
ತ್ವನ್ನಪ್ರತಿಭ : “ಪ್ರತ್ಕುತ್ಪನ್ನಮಶಿ;, ತತ್ಕಾಲೋತ್ಸನ್ನಧೀಃ - ಈ ೨ 
ಉತ್ಪನ್ನ ಮತಿ” (ಶರಾಯು. ೬೨-೨೨೧)- [ಸಂ.] 

ಪ ತುದ ಮನ (ನಾ). ಗಣ್ಯರಂ ಬಂದಾಗ ಮರ್ಯಾದೆಯಿಂದ ಎದ್ದು 
ಎದುರಿಗೆ ಹೋಗುವುದರ, — ಎದುರುಗೊಳ್ಳೂವುದು. ಸಾ ಗತಿಸಿ 
ವುದು; ಚಂದ್ರಾಪೀಡನುಂ ವೈಶಂಪಾಯನಪ್ರತ್ಕುದ್ಧ ವಂನಾರ್ಥಂ ಶುಕನಾಸ 


ಮುಖದಿಂ ತಂದೆಯಿಂ ಬೀಟಸ್ಕೊಂಡು (ಕಾವಂಉ- ೪೧೭). [ಸಂ.] 
ಪ್ರತ್ಯುದ್ಧವ (ನಾ). ಮತ್ತೆ ಹುಟ್ಟು ವಿಕೆ ; ಜೀವ ಬರುವಿಕೆ: ಒರ್ವ 


ನಮೆ 3 ಶ್ವ ರೂಪದೊಳೊರ್ಪಂ ತಾ ನಿರ್ದಪಂ ತದಮೃತದಿನಂತಾಯಿರ್ವರ್ಗಂ 
ಪ್ರತು ದ್ಹವಮುರ್ವೀಪ ಪತಿ ಸಮನಿಸಿರ್ಪುದೇಂ ಸಂದೆಯಟೀ 
೩೩೧). [ಸಂ.7 

ಪ್ರತ್ಯುಪಕಾರ (ನಾ). ಒಬ್ಬರು ಮಾಡಿವ ಉಪಕಾರಕ್ಕೆ ಪ್ರತಿಯಾಗಿ 
ಮಾಡುವ ಉಪಕಾರ ; ತ:ನಂ ಪಡೆದ ಉಪಕಾರಕ್ಕೆ ಸಷ 
ಮಾಡುವ ಉಪಕಾರ : ಪ್ರತ್ಯುಪಕಾರಮಂ ನಿನಗೆ ಮಾಡುವ ಸೆ ಪೆನಗಿಲ್ಲ 
(ಉುತ್ಕತ- ೬-೩೩) ; ಬಿಸತಂತುವನು ತಿಂದೆ. . . ಪ್ರತ್ಯು ಪಕಾರವನೇನನು 
ನಿನ್ನಿಂದೆ ಪಡೆಯಿತು ಕೊಳವು (ಇಂಶಾಶ- ೦೭೪-೩೯). [ಸಂ.7 

ಪ್ರತ್ಯುಪಕೃತಿ (ನಾ). - ಪ್ರತ್ಯುಪಕಾರ : ಪ್ರತ್ಯುಪಕೃತಿಯಿದಕಿಲ್ಲದು 
ಸತ್ಯಂ ಪ್ರಾಣೋಪಕಾರಕದಜ?ಂ ಭುವನಸ್ತುತ್ಯ ಸಲೆ ನಿಮ್ಮ ಭೃತ್ಯರ 
ಭೃತ್ಯಕೆಯಿ೨ಂ ಬಾಳ್ವೆವೆಮ್ಮನುದ್ಧರಿಸೊಲವಿಂ (ವೃಷವಿ, ೨೧-೪೫) - [Xo] 

ಪ್ರತ್ಯುಪಕೃತಿವಡೆ (ಕ್ರಿ). ಪ್ರತ್ಯುಪಕಾರವನ್ನು ಹೊಂದು : ರತಖನ್ನ 
ಕಿನ್ನರೀಸನ್ನತೆಯಂ ತಣ್ಮಲೆದು ಒಳೆದು ಸುಯ್ಕಿಂ ಸುರಭೀಕೃತಮಾಗುತ್ತುಂ 
ಪ್ರತ್ಯುಪಕೃತಿವಡೆವುದು ತದುಪವನದ ಪಾವನಪವನ: (ಶುಂರ್ರ ಫು. ೦೦-9೨). 

[ಪ್ರತ್ಯೂಪಗೃತಿ 4 ಪಡೆ] 

ಪ್ರತ್ಯುಪಾಯ (ನಾ). ಒಂದಂ ಉಪಾಯಕ್ಕೆ ಪ್ರತಿಯಾಗಿ ಮಾಡುವ 
ಉಪಾಯ ; ಹಂಚಿಕೆಗೆ ಮಾಡುವ ಪ್ರತಿಹಂಚಿಕೆ : ಇಂತಹ ಮೋಸದ 
ಕೃತ್ಯಗಳನ್ನು ಬಯಲು ಮಾಡುವುದರಿಂದ ಆವ ಪಾಪವೂ ಬರಲಂರದೆಂದು 

ಇಲ್ಲ ಪ್ರೆತ್ಯುಪಾಯಗಳನ್ನು ಅವಲಂಬಿಸುವೆನು (ಶೆನ್ನಶೇ- ೨೪) - 
[ಸಂ.] 

ಪ್ರತ್ಯುಪಾಃಯನ (ನಾ). ಕಂಣಿಕೆಗೆ ಪ್ರತಿಯಾಗಿ ಕೊಡುವ ಕಾಣಿಕೆ : 
ಅದಿ” ನೀನುಮಾತಂಗೆ ಸಾಮಪುರಸ್ಸರಂ ಪ್ರಶತ್ಯುಪಾಯನಂಬೆರಸು 
ಅನುಮತನುಮಾಪ್ತ ನುವಃಧಿಗತಶಾಸ್ತ್ರನುಂ . . - ಅಪ್ಪ ದೂತಮುುಖ್ಯನ 
ನಟ್ಟಿ (ಕಾಂತಿಪು. ೨-೩೧ ವ). [ಸಂ.7 

ಪ್ರತ್ಯುಷ (ನಾ). ಬೆಳಗಿನ ಜವ ; ಪ್ರಾತಃಕಾಲ; ಮುಂಜಾವ ; 
“ಪ್ರತ್ಕೂಷಃ, ಅಹರರ್ಮುಖಂ, ಕಲ್ಕಂ, ಉಷಃ, ಪ್ರತ್ಯುಷಃ, ಪ್ರಭಾತಂ-೬ 
ಪ್ರಾತಃಕಾಲದ ಹೆಸರುಗಳು ಅಂದರೆ ಬೆಳಗೈ?” (ಸಿಣ್ನಾಂಕಿ. ೩9)- [ಸಂ.] 

ಪ್ರತ್ಯುಷೆ (ನಾಂ). ೯ ಪ್ರತ್ಯುಷ : ಮುನಿವರಂ ಮರುದಿನಂ ಪ್ರತು್ಮಿಷೆಗೆ, 
ಕರೆದೊಯ್ದನವರಿರ್ವರಂ ಕೂಡಲಿಯ ದರ್ಶನಕೆ (ಶ್ರೀರಾಮಾ. ೦೩೭-೩೬೩) - 

[ಸಂ. ಪ್ರತ್ಮುಷ] 

ಪ್ರತ್ಯೂರ್ಜಿತ (ನಾ). ಮತ್ತೆ ಕ್ರೈ ಏಳಿಗೆಯನ್ನು ಪಡೆ ವವನು; ಮತ್ತೆ ನೆಲೆ 

ಯಾಗಿ ನಿಂತವನಂ; ಸತ್ತ್ವ ಮೇಲೆ ಎಂತ್ರೆ ಬದುಕಿ ಬಂದ ವ್ಯಕ್ತಿ :; 


(ಕಾವಂಳು- 


ಚಂದ್ರಮನೆ ದೇವರ್ಗೆ ಚಂದ್ರಾಪೀಡನಂಗಿ ಪುಟ್ಟಿದನೆಂಬುದುವುನವರ್‌ 
ಕತಿಪಯದಿನದಿಂ ಪ್ರತ್ಯೂರ್ಜಿತರಾದಪ್ಪೆದುವು») . ೬ . ಬಿನ್ನವಿಸೆ 
(ಕಾದಂಉ, ೬೪೩) - [ಸಂ.] 

ಪ್ರತ್ಯೂಹ (ನಾ). ೯. ಪ್ರತಂ್ಯಷ ; “ಕಾಲ್ಕಂ, ಉಷಃ, ಪ್ರತ್ಕೂಷಂ 


ವ್ಯಷ್ಟಂ- ಈ ೧೦ ಸಮಬ್ರ (ಡೆ)ಟ3” (ಹಳಾಹು9- ೦೪-೦೦೦); ಸೊಗಯಿಪ 


೬೦೬೫ 


ಲಾ 


20 


ಪ್ರಥಮ 


ತಾಮಠೆಗೊಳನಂ ಪ್ರತ್ಕೂಷದೊಳ' ಜಿನಾಂಬಿಕೆ ಕಂಡಳ (ಕುಂಠಿಫು- ೯-೨೦೫); 
ಏಳು ನೀ ಪ್ರತ್ಯೂಷದಲಿ ಶಶಿಮಾಳಿ ಮೈದೋಲಲಿ (ಕುವ್ಮಾಅ- ೪.೨೧) - 
[ಸಂ. 
ಪ್ರತ್ಯೂಷಕೃತ್ಯ (ನಾ). ಬೆಳಗಿನ ಜಾವದಲ್ಲಿ ಮಾಡಬೇಕಾದ ವಿಧಿ 

ಪೂರ್ವಕವಾದ ಕರ್ಮ : ನಿದ್ರಾಲಿಂಗನವಿಮುಖನಾಗಿ ಸೆಜ್ಜೆಯಿಂದೆಟ್ದು 
ಪ್ರತ್ಯೂಷಕೃತ್ಯಮಂ ನಿರ್ವರ್ತಿಸಿ (ಕಾತಿಪು- ೮-೧೧೪ ವ) ; ನೃಪನೊಡರಿ 
ಸಿದಂ ಬೇಗಂ ಪ್ರತ್ಕೂಷಕೃತ್ಯಮಂಗಳವಿಧಿಯರೆ (ಕೃಷ್ಟಫು- 6-೨9) - [ಸಂ.] 
ಪ್ರತ್ಕ್ಯೂಹ (ನಾ). ಅಡ್ಡಿ : ತಡೆ; ಅಡಚಣೆ: “ಎಫ್ನಃ, ಅಂತರಾಯಃ, 
ಪ್ರತ್ಕೂಹಃ, ವ್ಯಪಾಯಃ ಈ ೪ ವಿಘ್ನಂ” (ಹರಾಯು- 
ಮುನಿಯ ತಪಕ್ಕೆ ಏನಾನುಂ ಪ್ರತ್ಯೂಹಂ ಜನಿಯಿಸಿದೊಡೆ ಮಾಬ್ತಿ 
ತತ್ಸಂಧಾರಣಾತ್ಮಕಸಮಾಧಿಯುುಂ (ತತ್ತ್ಮಶ್ರ. ೨೬೬); ಬೋಧಿಸಿದಳಮಿತ 
ಕುಂಟಿಲೋಪಾಯತಂತ್ರಗಳ . ಮಂದರೆಯು ರಂವಸುಭಿಷೇಕಕಂ 
ಪ್ರತ್ಯ್ಕೂಹರೂಪಳಾಗಿ (ಪೆಂಕಾರಾ. ೨-೪ ಸೂಕನೆ). [ಸೆಂ.] 
ಪ್ರತ್ಯೇಕ (ಗು)- ೧. ಬೇರೆ ಬೇರೆಯಾದ; ಭಿನ್ನ ಭಿನ್ನವಾದ: ಪ್ರತ್ಯೇಕಾ 
ಷೆಸ್ಟೋತ್ತರಕತಮಿತ್ಕುಪಯುುಕ್ತಂಗಳಿರ್ಪುವೊಪ್ಪದಿಂ (ಶಂದ್ರಫು- 
ಪ್ರತ್ಯೇಕಗ್ರಾಮಾನುಗ್ರಾಮಗಳು ಹಳ್ಳಿ ಹಿರಿಊರು ಪುರಗಳು ಮೊದಲಾದ 
ಪ್ರತ್ಯೇಕ ಗ್ರಾಮಗಳಿಂದ (ಎಕ. ೩1೪» ಗುಂಡ್ಳುಪೇ. 6-00 ; 1520); ನಾಟಕ 
ಶಾಲೆಯಲ್ಲಿ ಸ್ತ್ರೀಯರಿಗೂ ಪುರುಷರಿಗೂ ಪ್ರತ್ಯೇಕ ಸ್ಥಾನಗಳನ್ನು 
ಏರ್ಪಡಿಸಿದೆ (89). (ನಾ). ೨. ಬೇರೆಯಾದುದಂ; ಭಿನ್ನವಾದುದು: 
ಉತ್ತರವನ್ನು ಪ್ರತ್ಯೇಕವಾಗಿ ಬರೆಯಬೇಕಾಗಿಲ್ಲ (ಶಿಕ್ಷರ- ೩೩೨); ಆದ 
ಕ್ಕೊಂದು ಪ್ರತ್ಯೇಕವಾದ ವ್ಯಾಕರಣರಚನೆ ಇದೆ (ರ್ರಾಎಎ. 090) - [ಸಂ.7 
ಪ್ರತ್ಯೇಕಂ (ಅ). ಬೇರೆಯಾಗಿ; ಭಿನ್ನವಾಗಿ; ಅನ್ಯರೀತಿಯಂಲ್ಲಿ: ಪ್ರತ್ಯೆ ಕಂ 
ಪಾರ್ಥನಿರಲ್‌ ದೈ ತ್ಯನಸಂಖ್ಯಾ ತಕೋಟಿಮೂರ್ತಿಯನಾಂತೊಂದತ್ಕಾ ರ 
ಭಟೆಯಿ:ನಿರ್ದಂ ಸಕ್ಕು 0-೬); ಅಂತೆ ಎಂಬಂದುಂ 
ಉಪಮೆಯೊಳ್‌ ಪ್ರತ್ಕೇಕಂ ಪತ್ತುಗ?೦ (ಕವುದ- ೨೦೪ ವೃತ್ತಿ); ಬೇಜಬೇಲಿ 
ವರವರ್ಗೆ ಪ್ರತ್ಯೇಕಮೊಂದೊಂದು ಬಳ್ಳ ಮುಕ್ತಾಫಲವನು 
ಕುಡುವುದು (ಕಾ. ೨-೨೭). [ಸಂ.3 
ಪ್ರತ್ಯೇಕತಾವಾದ (ನಾ). [ರಾಜನೀ] ಮೊದಲು ಸಂಯುಕ್ತವಾಗಿದ್ದ 
ರಾಜ್ಯವು ಬೇರ್ಪಟ್ಟು ಸ್ವತಂತ್ರರಾಜ್ಯವಾಗಬೇಕೆಂದು ವಾದಿಸು 
ವುದು, - ಕೇಳುವುದು: “(ಸೂ:ಮ್ರಾಜ್ಯ, ಮೊ.ಗಳಲ್ಲಿ ಪ್ರತಿಯೊಂದರ 


೬೬-೨೪೭); 


೦೩-೦೪); 


ಸವತ 


ಸಂಸ್ಥಾನಕ್ಕೂ ರಾಜಕೀಯ ಸ್ವಾತಂತ್ರವಿರಬೇಕೆಂಬ ವಾದ, ತತ್ತ್ವ; 
ಪ್ರತ್ಯೇಕತಾವಾದ” ಹಾಗ ಜು ಇಂಕನಿ)- [ಸಂ.] 
ಪ್ರತ್ಯೇಕತೆ (ನಾ). ಬೇರೆಯಾಗಿರುವಿಕೆ ; ಭಿನ್ನತೆ: ಇಲ್ಲಿ ಮಹತ್ವದ 
ಪ್ರಶ್ನೆಯೆಂದರೆ ಕೊನೆಯ ಹಂತದಲ್ಲಿ ಜೀವವು ದೇವನಲ್ಲಿ ಪೂರ್ಣವಾಗಿ 
ಲೀನವಾಗುವುದೋ ಅಥವಾ ಪ್ರತ್ಯೇಕತೆಯನ್ನು ಕಾಯನ್ಹಿ ಕೊಂಡು 
ಬರುವುದೋ ಎಂಬುದು (ರರ್ಮಿಸಾ: ೦೨೩)- [ಸಂ. ಪ್ರತ್ಯೇಕತಾ] 
ಪ್ರತ್ಯೆ €ಕಿಸು (ಕ್ರಿ). ಬೇರೆ ಮಾಡು ; ಬೇರ್ಪಡಿಸು : ಅಡುಗೆಮನೆಯು 


ಸುವ್ಯವಸ್ಥಿ ತವಾಮದೆಂದಂಗಬೇಕುದರೆ ಬೇರೆ ಬೇರೆ ಕೆಲಸಗಳಿಗೆ ಸ ಸೈ ಳವನ್ನು 

ಪ್ರತ್ಯೆ 'ಕಿಸಿಡುವುವರಲ್ಲಿ ಪರಸ್ಪರ ಹೊಂದಾಣಿಕೆಯಿರಬೇಕು (sa 03). 
[ಪ್ರತ್ಯೇಕ 4 - ಇಸ್ಕು] 

ಪ್ರತ್ಯೇಕೀಕರಣ (ನಾ). ಬೇರ್ಪಡಿಸುವಿಕೆ; ಬೇರೆ ಮಾಡುವಿಕೆ: ಅವರ 


ಆಸಕ್ತಿಯನ್ನು ಈಡೇರಿಸಿ ಪರಿಪೂರ್ಣವಾದ ಜ್ಞಾನ ಹುಟ್ಟು ವಂತೆ 
ಮಾಡುವುದು. ಈ ಪ್ರತ್ಯೇಕೀಕರಣದಿಂದ ತೊಡಕಾಗಿ ಪರಿಣಮಿಸುತ್ತದೆ 
(ಶಿಶ್ಚಡ- ೨೪೪) - [ಸಂ.] 
ಪ್ರಥನ (ಗು). ಹರಡಿರುವ ; ವಿಸ್ತರಿಸಿರುವ. [ಸಂ.] 
ಪ್ರಥಮ (ಗು). ೧. ಮೊದಲನೆಯ ; ಆದಿಯಾದ : ಪ್ರಥಮ 


ಪ್ರಥಮಖುತು 


ದ್ವಿತೀಯಕಲ್ಲ ಪ್ರಧಿತಸುರಾಂಗನೆಯರಿತರಕಲ್ಪ ಜರ್ಗೆ ಮನೋರಥ'ನುಂ 
ಪುಟ್ಟಿಸುವರ್‌ (68ಪು. 00-4೭). ೨, ಪ್ರಧಾನವಾದ ; ಮುಖ್ಯವಾದ, 
(ನಾ), ೩. ಮೊದಲನೆಯದು. ೪. ಮೊದಲನೆಯಂವನಂ ; ಮೊದ 
ಲಗ : ನಮ್ಮ ಊರಿನಿಂದ ವಿದೇಶಕ್ಕೆ ಹೋದವರಲ್ಲಿ ಅವನೇ ಪ್ರಥಮ 
(ಕೂ). ೫. ಹಿಂದಿನದು ; ಪೂರ್ವ : “ಆದಿಃ , ಅಗ್ರಂ, ಪ್ರು(ರಾ)ರಂ. 
ಪೂರ್ವಂ, ಪ್ರಥಮಂ, ಪ್ರಾಕ್‌, ಪುರಃ - ಈ ೭ ಮುನ್ನಂ” (ಹರಾಯು- 
00೬-33) : ಪ್ರಥಮಕ್ಕುತ್ತರರಾಮಚಂದ್ರಚರಿತಂ  ಗೀರ್ವಾಣಸದ್ವಾಣಿ 
ಯಿಂದಶಿರವ್ಯುಂ ಭವಭೂತಿಯಿಂ ವಿರಚಿತಂ (ಉಂಾಕ- 0). ಹ. ಊಟದಲ್ಲಿ 
ಎಲ್ಲಕ್ಕಿಂತ ವಂಖ್ಕವಾದುದು ಮತ್ತು ಮೊದಲು ಬಡಿಸಂವುದು ; 
ಪರಮಾನ್ನ ; ಪಾಯಸ. ೭. [ಜೈನ] (ಜೈನವೇದವೆಂದು ಪ್ರಸಿದ್ಧ 
ವಾದ) ನಾಲ್ಕು ಅನಂಯೋಗಗಳಲ್ಲಿ ಮೊದಲನೆಯದು : ಪ್ರಥಮ, 


ಕರಣ, ಚರಣ, ದ್ರವ್ಯ ಎಂಬ ನಾಲ್ಕು ಅನುಯೋಗಗಳನ್ನು ಜೈನರ 
ಚತುರ್ವೇದಗಳಿಂದು ಕರೆಯಬಹುದು (ರರ. ೧೬೯೪). “ಅನುಯೋಗ? 
ಪರಾ, (ಸಂ. 


ಪ್ರಥಮಯತಾು (ನಾ). ಹೆಣ್ಣಿನ ಮೊದಲನೆಯ ಮಂಟ್ಟು ; ವೆಂನೆರೆ 
ಯುವಿಕೆ. [ಸಂ.] 

ಪ್ರಥಮಕಲ್ಪ (ನಾ). ೧. ಮೊದಲನೆಯಂ ನಿಯಮ. ವಿಧಿ : 8). 
೨. [ಜೈನ] ಮೊದಲನೆಯಂ ಸ್ವರ್ಗ ; ಸೌಧರ್ಮ : ಕಲಶೋದ್ಧಾರ 
ಮಂತ್ರಪೂರ್ವಕಂ ಪ್ರಣತಿಪ್ರಸ್ತಾವನಪುರಸ್ಸರಂ ಮಾಡಿ ಪ್ರಥಮಕಲ್ಪೇ 
ಶ್ವರನುವಿನಾಶಾನೇಂದ್ರನುಮೆತ್ತಿಕೊಳೆ (60ಪು. ೩-605) ; ಪ್ರಥಮಕಲ್ಪಾಮ 
ರೇಂದ್ರಂ ದಿವಿಜೇಂದ್ರಲೋ ಕೋತ್ತಮುಭೂಷಣಂಗಳಂ ತುಡಿಸೆ 
(ಶಾಂಕಿಫು. ೦೦-೩೭ ವ): [o-] 

ಪ್ರಥಮಕಲ್ಯಾಣ (ನಾ). [ಜೈನ] ತೀರ್ಥಂಕರನ ಜೀವಿತದ ಐದು 


ಮಹಾಕಲ್ಯುಣಗಳಲ್ಲಿ ಮೊದಲನೆಯದು ; ಪಂಕಚಲ್ಮಾಣಗಳಲ್ಲಿ 
ಒಂದು ; ಗರ್ಭಾವತರಣ : ದೇವೇಂದ್ರಂ - . ಪ್ರಥಮಕಲ್ಮಾಣಮಂ 
ನಿರ್ವರ್ಶಿಸಿದಂ (ಆ0ಘು- ೭೨೩೨೦). [ಸಂ. 


ಪ್ರಥಮಚಿಕಿತ್ಸೆ . (ನಾ). ಅಪಾಯಕರವಾದ ಸಂದರ್ಭಗಳಲ್ಲಿ ಮೊತ್ತ 
ಮೊದಲು ನಡೆಸಬೇಕಾದ ವೈದ್ಯಕೇಯಚಿಕಿತ್ಸೆ.-  ಶಂಶ್ರೂಷೆ : 
ತಿಮ್ಮಪ್ಪ ತನಗೆ ತಿಳಿದ ಪ್ರಥಮಚಿಕಿತ್ಸೆಯನ್ನೆಲ್ಲ ಉಪಯೋಗಿಸಿದ 
(ಮುುಂಗಾನಯ. ೬4): [ಸಂ. ಪ್ರಥಮಚಿಕಿತ್ಸಾ? 

ಪ್ರಥಮತಃ (ಅ). ಮೊತ್ತಮೊದಲು : ಮದ್ರಾಸಿನ ಸಭೆಯೊಂದರಲ್ಲಿ 
ಸ್ವಾವಿಂಗಳು ಚಿಕ್ಕಾಗೋದ ಸರ್ವಧರ್ಮಸಮ್ಮೋಳನಕ್ಕೆ ಹೋಗುವುದಾಗಿ 
ಪ್ರಥಮ ಃ ಬಹಿರಂಗ ಪಡಿಸಿದರು (ರರ್ಪುಸಾ. ೪೮); ಪ್ರಥಮತಃ ಅವನು 
ತೀರ ಹತ್ತಿರವಿದ್ದ . . . ದೊಡ್ಡ ಜಎವಾನಿಗೆ ಹೋದನು (ಪುನಕು. ೨೬೦). 

[ಸಂ.3 

ಪ್ರಥಮತರಗತಿ (ನಾ). ೧. ಮೊದಲನೆಯ ವರ್ಗ. ದರ್ಜೆ : ರೈಲಿನ 
ಪ್ರಥಮತರಗತಿಯ ಟಿಕೆಟ್ಟಿನ ದರವನ್ನು ಕಚೇರಿಯವರೇ ಕೊಟ್ಟಿದ್ದರು 
(6). ಪಿ. ಪರೀಕ್ಷೆಯಲ್ಲಿ ಶೇಕಡಾ ಅರಂವತ್ತಕ್ಕಿಂತ ಹೆಚ್ಚು ಅಂಕ 
ಗಳನ್ನು ಗಳಿಸಿ ತೇರ್ಗಡೆಯರಾಗುವಿಕೆ : ಮಕ್ಕಳಿಬ್ಬರೂ ಪ್ರಥಮತರಗತಿ 
ಯಲ್ಲಿ ಪಾಸಾಗಿದ್ದಾರೆ (60). [ಪ್ರಥಮ + ತರಗತಿ] 

ಪ್ರಥಮತ್ವ (ನಾ). ೧. ಮೊದಲನೆಯದಾಗಿರುವಿಕೆ. ೨. [ವ್ಮಾಕ) 
ವರ್ಗದ ಮೊದಲನೆಯ ಅಕ್ಷರವಾಗಂವಿಕೆ : ಧಾತುವಿನಂತ್ಯದ ವರ್ಗೋ 
ಪೇತಕೃತೀಯಾಕ್ಷರಕ್ಕೆ ತಾಂ ಪ್ರಥಮತ್ವಂ (ಕಠುರ- ೨೩೬)- [ಸಂ.] 

ಪ್ರಥಮದ್ವೀಪ (ನಾ). [ಜೈನ] ಗ್ರಂಥಗಳಲ್ಲಿ ಹೇಳಿರುವ ಮುಖ್ಯ 
ವಾದ ಎಂಟುದ್ವೀಪಗಳಲ್ಲಿ ಮೊದಲನೆಯಂದಂ ; ಲವಣಸಮಂದ್ರ 
ದಿಂದ ಸುತ್ತುಗಟ್ಟಲ್ಪಟ್ಟಿರುವ ಜಂಬೂದ್ವೀಪ : ಆಂತತಿಕ್ರಾಂತ 


೬೦೬೬ 


8 


ms 
೦ 


25 


ಪ್ರಥಮಾದ್ರಿ 


ಜ್ಯೋತಿಃ ಕಳಾಪವಮೂಂ  ಪ್ರಾಪ್ಲಪ್ರಥಮದ್ವೀಪಮಂಮಾಗಿ 
0೨-೧೪೩ ಬ). "ದ್ವೀಪ? ಪರಾ. [ಸಂ.] 

ಪ್ರಥಮನಂದೀಶ್ವರ (ನಾ). [ಜೈನ]ವರ್ಷದಲ್ಲಿ ಮೊದಲ ಸಲ ಮಾಡುವ 
ನಂದೀಶ್ವರವ್ರತ : ಜಯಕೇಶಿನ್ರಿಪಂ ಸ್ವಜ್ತ ಸಕವರ್ಷ ೯೯೬ನೆಯಾನನ್ಹ 
ಸಂವತ್ಸರದ ಚೈತ್ರಸುದ್ಧ ಪ್ರಥಮನನ್ಹೀಶ್ವರದ ೮ ಆದಿತ್ಯವಾರದನ್ನು 
ಪುರಿಗೆಅಕಿಗೆ ಬಿಜಯಂಗೆಯ್ದೂ (೩329. ೪೭-೨6 ; 1074): “ನಂದೀಶ್ವರ' 
ಪರಾ. [ಸಂ.] 

ಪ್ರಥಮಪುರುಷ (ನಾ). ೧. ಮೊದನೆಯ ಪುರುಷ ; ಆದಿಪುರುಷ ; 
ಪರಮಾತ್ಮ. ೨. (ವ್ಯಾಕ] ಕನ್ನಡದ ಪುರುಷವಾಚಕ ಸರ್ವನಾಮ 
ಗಳಲ್ಲಿ ಒಂದಂ ; ಉತ್ತಮಪುರುಷ, ಮಧ್ಯಮಪುರ:ಷ ಮತ್ತು 
ಪ್ರಥಮಪುರುಷ ಎಂಬ ಮೂರು ಪುರುಷವಾಚಕಗಳಲ್ಲಿ ಮೂರನೆ 
ಯದು : ಉದುವುವುವೆಂಬಾದೇಶಂ ಪುದಿದಿರ್ಕುಂ ಪ್ರಥಮಪುರುಷದೇಕ 
ಬಹುತ್ವಕ್ಕೆ (ಶನುದ- ೨೨೫) ಮಾತಾಡುವಎರನ್ನೂ ಯಾರೊಂದಿಗೆ 
ಮಾತಾಡುತ್ತಾರೋ ಅವರನ್ನು ಬಿಟ್ಟು ಮಿಕ್ಕ ಎಲ್ಲ ಜನರನ್ನೂ ವಸ್ತು 
ಗಳೆನ್ನೂ ವಿಷಯಗಳನ್ನೂ ಅವನು, ಅವರು, ಅದು ಮೊದಲಾದುವು 
ಸೂಚಿಸುತ್ತವೆ. ಇವಕ್ಕೆ ಪ್ರಥಮಪುರುಷದ ಸರ್ವನಾಮಗಳೆಂದು ಹೆಸರು 
(ಮರ್ಕಮು, ೨೪). " ಪುರುಷ ' ಪರಾ. [೫೦.] 

ಪ್ರಥಮಮಂಗಳ (ನಾ). ಅತ್ಯಂತ ಶುಭಕರವಾದುದು ; ಅಧಿಕಕಲ್ಮಾಣ 
ವನ್ನುಂಟುಮಾಡುವುದು : ಲೋಕಪತಿಗಿಟ್ಟನನುಸ್ಮೃತಮಾತ್ರ ಪಾಪ 
ವಿಚ್ಛೇದನಮಂ ಜಗತ್ತ ೨) ಥಮವಮಂಗಳಮಂ ಹರಿಶಾಂತಿನಾಮವಮಂ 
(ಕಾಂತಿಫು. ೦೦೨೭೯). [ಸಂ. ಪ್ರಥಮುಮಂಗಲ] 

ಪ್ರಥಮಮಂಜರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಕೌಶಿಕಿ ವೇಳಾವಳಿ . . . ಪ್ರಥಮಮಂಜರಿ . . . ಶಯಸೋದರಿಯೆಂಬ 
ಮೂವತ್ತನಾಲ್ಕು ರಾಗಂಗಳೇ ಭಾಷಾಂಗದಿಂದ ಪುಟ್ಟಿದವು (೧ನೀಕ, ೨೩೪) - 

[ಸಂ. ಪ್ರಥಮಮಂಜರೀ] 

ಪ್ರಥಮವರಾಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಸಿಂಧು 
ವರಾಳಿ ಕನ್ನಡವರಾಳಿ ದ್ರಾವಿಡವರಾಳಿ ಪ್ರಥಮವರಾಳಿಯೆಂಬ ನಾಲ್ಕು 
ಉಪಾಂಗವರಾಳಿಗಳು (ಏವೇಳ.- ೦೪೯). [ಸಂ. ಪ್ರಥಮುವರಾಲೀ) 

ಪ್ರಥಮಸಂಗಮ (ನಾ). ಮೊದಲನೆಯ ಕೂಟ ; ಪ್ರಥಮಸಂಭೋಗ: 
ನಾಣ್ಣಿಡೆ ನೆರೆದೂಢೆಯಂ ಪ್ರಥವುಂಸಂಗಮದೊಳ್‌ ಕುವರಂ ಮರುಳ್ವಿದಂ 
(ತಂದ್ರಫು. ೬-6೨) - [ಸಂ.] 

ಪ್ರಥಮಸ್ತನ್ಯ (ನಾ). ಹೆರಿಗೆಯಾದ ವಂೂರು ನಾಲ್ಕು ದಿನಗಳ 
ಬಾಣಂತಿಗೆ ಉತ್ಪತ್ತಿಯಾಗುವ ಎದೆಹಾಲಂ : “ಪ್ರಸವವಾದ ಮೇಲೆ 
ಸಸ್ತನಿಪ್ರೂಣಿಗಳಲ್ಲಿ ಉತ್ಪತ್ತಿಯಾಗುವ ಮೊದಲ ಮೊಲೆಹಾಲು ; 
ಪ್ರುಥಮಸ್ತನ್ಮ” (colostrum. aoa): [೫ಂ.] 

ಪ್ರಥಮಸ್ಥಾನ (ನಾ). ೧. ಮೊದಲನೆಯ ಸ್ಥಾನ ; ಆದ್ಯಸ್ಥಾನ.. 
೨. ಪರೀಕ್ಷೆ ಮುಂತಾದಂವುಗಳಲ್ಲಿ ಎಲ್ಲರಿಗಿಂತ ಅತಿ ಹೆಚ್ಚಿನ ಅಂಕ 
ಗಳನ್ನು ಪಡೆದು, ಹೊಂದುವ ಮೊದಲ ಸ್ಥಾನ : ನಮ್ಮ ಹುಡುಗ 
ನಿಗೆ ಪರೀಕ್ಷೆಯಲ್ಲಿ ಪ್ರಥಮಸ್ಥಾನ ದೊರಕಿದೆ (ಕೂ4).. [ಸಂ.] 

ಪ್ರಥಮಾಂತ (ನಾ). (ವ್ಯಾಕ] ಪ್ರಥಮಾವಿಭಕ್ತಿಯ ಪ್ರತ್ಯಯವನ್ನು 
ಕೊನೆಯಲ್ಲಿ ಹೊಂದಿರಂವ ಪದ: ಉವು-ಆ ಪ್ರಥಮಾಂತವಾದ 


(ಕಂದ್ರಶ್ರು. 


ಪದಂಗಳ್‌, ಅನ್ವಯಮುಖದೊಳ್‌ ಇ ಅರ್ಥದ . . . ಮುಖದಲ್ಲಿ, 
ತಳೆವುವು ಎ ಧರಿಸುವುವು (ಶಮುರ. ೦೪೦ ಬೀಕ)- [ಸಂ.) 
ಪ್ರಥಮಾದ್ರಿ (ನಾ)- ಮೊದಲನೆಯ ಬೆಟ್ಟ; ಮೇರುಪರ್ವತ : 


ಪ್ರಥಮೂಾದ್ರಿಶಿಖರದಿಂದುದಿಸಿ ಪೊಂಬಿಸಿಲ್ಲರೆದು ಬಾಲಾರ್ಕ ಪ ಬ ಜ್ವಲಿಸುವಾ 
ಅತಿಶಯದಲಿ (ನಕನೋ, ೯-೩೨). [o.] 


ಪ್ರಥಮಾನುಯೋಗ ೬೦೬೭ 


ಪ್ರಥಮಾನುಯೋಗ (ನಾ). [ಜೈನ] ತೀರ್ಥಂಕರರು ಉಪದೇಶಿಸಿದ 
ಶಾಸ್ತ್ರಸಮುದಾಯದಲ್ಲಿ ಮೊದಲನೆಯದಂ :  ತೀರ್ಥಂಕ೦ಂ ರು 
ಉಪದೇಶಿಸಿದ ಶಾಸ್ತ್ರಸವಂಂದಾಯಕ್ಕೆ ಶ್ರುತಸ್ಕಂಧವೆಂದಂ ಹೆಸರು. 
ಈ ಶ್ರುತಸ್ಕಂಧದಲ್ಲಿ ಪ್ರಥಮಾನುಯೋಗ, ಕರಣಾನುಯೋಗ. 
ಚರಣಾನುಯೋಗ ಮತ್ತು ದ್ರವ್ಯಾನುಯೋಗವೆಂಬ ನಾಲ್ಕು 
ಭಾಗಗಳಿವೆ. ಪ್ರಥಮಾನುಯೋಗದಲ್ಲಿ ೨೪ ತೀರ್ಥಂಕರರು, 
೧೨ ಚಕ್ರವರ್ತಿಗಳು, ೯ ಬಲದೇವರು, ೯ ವಾಸುದೇವರು. 
೯ ಪ್ರತಿವಾಸುದೇವರು ಮತ್ತು ೬೩ ಶಲಾಕಾಪುರುಷರು ಇವರುಗಳ 
ಚರಿತ್ರೆಗಳನ್ನು ವಿವರಿಸಿದೆ. ಮಹಾಪುರಾಣ ಮುಂತಾದ ಪುರಾಣ 
ಗಳು ಪ್ರಥಮಾನುಯೋಗಕ್ಕೆ ಸೇರಿವೆ: ಎರಡು ಪರಿಕರ್ಮಮು 
ಮುನೆಂಭತ್ತೆಂಟುಸೂತ್ರಂಗಳುಮಂ ಪ್ರಥವಾಾನೂಯೋಗಮಂವಂುಂ . . . 
ಯಥೋಚಿತವಎಧಿಯಿಂ ನೋಂತು (ಆ೦ಪು ೩-೪೦ ವ). "ಅನುಯೋಗ' 
ಪರಾ. [ಸಂ.1 


ಪ್ರಥಮಾವಿಭಕ್ತಿ (ನಾ). [ವ್ಯಾಕ) ನಾಮಪದಗಳಿಗೆ ಬರುವ ಏಳಂ. 


ಎಭಕ್ತಿಗಳಲ್ಲಿ ಮೊದಲನೆಯದಂ ; ಕರ್ತೃವಿನ ಅರ್ಥವನ್ನು ತಿಳಿಸುವ 
ವಿಭಕ್ತಿ : ಅಭಿರೂಪದಿನಾ ಪ್ರಥವನಾವಿಭಕ್ತಿ ಲಿಂಗಾರ್ಥವಚನಸಂಬೋಧನ 
ದೊಳ್‌" ಪ್ರಭವಿಪ್ಪುದು (ಕತುದ- ೦೨೬) ; ಬಹುವಚನದಲ್ಲಿ, ಬಹುವಚನ 
ಪ್ರತ್ಯಯವನ್ನುಳ್ಳ ರೂಪಗಳೇ ಪ್ರಥವನಾವಿಭಕ್ತಿಯ ರೂಪಗಳಾಗುತ್ತವೆ 
(ಮಧ್ಯಮ. ೫೭) - [ಸಂ.7 

ಪ್ರಥಮೆ (ನಾ). - ಪ್ರಥಮಾವಿಭಕ್ತಿ : ಪಂತೆ ವೇಬ್ದಿ ನಾನಾತೆಆದ 


ಲಿಂಗಂಗಳ್ಗಿ ಪರವಾಗಿ ನಾಮವಿಭಕ್ತಿಗಳ ಮ್‌, ಅಮ್‌, ಇಮೇ, ಕೆ, ಅತ್‌, / 


ಒಳ್‌ ಎಂದು ಪ್ರಥಮೆಗುಂ ದ್ವಿತೀಯೆಗಂ ೪.೬ ಪತುಗಂ (ಕಮರ. ೯೩ 
ವತ್ತಿ). [ ಸಂ. ಪ್ರಥಮಾ] 

ಪ್ರಥಮೈಕಾದಶಿ (ನಾ). ಆಷಾಢಮಾಸದ ಶುಕ್ಲಪಕ್ಷದ ಏಕಾದಶಿ ; 
ಚಾತಂರ್ಮಾಸದ ಮೊದಲನೆಯ ಏಕಾದಶಿ : ಪ್ರಥಮೈಕಾದಶಿಯ 
ದಿನಕ್ಕೆ ಪಟದ ಹಬ್ಬ ಎಂದೂ ಹೆಸರಿದೆ (68). [ಸಂ. ಪ್ರಥಮೈಕಾದಶೀ] 

ಪ್ರಧಿತ (ಗು). ೧. ಹರಡಿದ ; ವಿಸ್ತರಿಸಿದ. ೨. ಬಹಿರಂಗವಾಗಿ 
ಘೋಷಚಿಬೂದ ; ಪ್ರಕಟಿಸಿದ. ೩. ಹೆಸರಾದ; ಪ್ರಖ್ಯಾತ 
ವಾದ ; ಪ್ರಸಿದ್ಧವಾದ : ಆ ಪರಮೇಶ್ವರಂ ಪ್ರಧಿತಷೋಡಶತೀರ್ಥ 
ಕರಂ ಸಚೋದ್ಯವಿದ್ಕಾಪರಿಪಾಕಶಾಸನಸಭಾವಳಯಂ  * ೬ ಇಂತೆಂದು 
ಬೆಸಸಿದಂ (ಕಾಂತಿಫು- 03-8) ; ಕೆಡೆದುವು ನೋಡಾ ರಥಚೋದಕ 
ರೊಂದೆಸೆಯೊಳ್‌ ಪೃಥಾಸುತಪ್ರಧಿತಪೃ್ಪಥುಗದಾಪ್ರಹರಣೆಯಿಂ (ಗರಾಯಂ - 
೩-೬೦) ;: ಭೂಭುವನಪ್ರಥಿತಯಶಂ ಶ್ರೀಭೂತಿ ಸುಭೂತಿವೆಸರ ಸುತನಂ 
ಪಡೆದಂ (ಕಂಠಾನಾ. ೩-೩೦). (ನಾ). ೪. ಪ್ರಖ್ಯಾತವಾದುದು ; 
ಪ ರ್ರಸಿದ್ಧವಾದುದಂ : ಹರಿ ನಿನ್ನ ಮಹತ್ತ್ವಂ ಪ್ರಧತಮಗಾಧಮಗಾಧಮಂ 
ಮುನ್ನತೋನ್ನತೋನ್ನತಮಲ್ತೇ . (8೨-೩-0೦೦೩). ೫. ಪ್ರಸಿದ್ಧನಾದ 


ವನು; ಕೀರ್ತಿಶಾಲಿ : *'ಪ್ರತೀತಃ, .ಪ್ರಧಿತಃ, ಖ್ಯಾತಃ, ವಿತ್ತಃ, 
ಎಜ್ಞಾತಃ, ಎಶ್ರುತಃ ._ ೭ ಧನಾದಿಗಳಿಂದ ಪ್ರಸಿದ್ಧನಾದವನ ಹೆಸರು” 
(ಸಿರ್ಮಾಂತಿ- ೩೨೩) [೫0.7 

ಪ್ರಥಿಮ (ನಾ). ೧. ದೊಡ್ಡತನ ; ಹಿರಿಮೆ ; ಮಹತ್ವ. ೨. ಅಗಲ; 
ವಿಸ್ತಾರ. [ಸಂ. ಪ್ರಥಿಮನ್‌] 

ಪ್ರಥೆ (ನಾ). ೧. ಹರಡುವಿಕೆ ; ವಸ್ತರಿಸಂವಿಕೆ : (8). ೨. ಕೀರ್ತಿ; 
ಪ್ರಸಿದ್ಧಿ : *್‌ಪ್ರಥಾ, ಖ್ಯಾತಿಃ . . - ವಿ ಪ್ರಸಿದ್ಧಿಯ ಪೆಸರುಗಳು, 


ಬಹುಮಂದಿಗೆ ತಿಳಿಯುವಿಕೆ ; ಹೆಸರುವಾಸಿ” (೧ರ್ಮಾಂತಿ. ೩೩೭) ; ಪ್ರಥೆ 
ಯನ್ನುಳ್ಳವರಲ್ಲಿ ಕೂಡುವೆನೆಬಳಿಂದುಮುಖಿ (ಏಳಾಗ. ೦೦-೦೩-೦) - 
[ಸಂ. ಪ್ರಧಾ] 


46 


ಪ್ರದರ್ಶಿತ 


ಪ್ರದಕ್ಷಿಣ (ನಾ). (ಗೌರವಸೂಚಕವಾಗಿ ದೇವರಂ ಅಥವಾ ಹಿರಿಯರನ್ನು) 


ಎಡಗಡೆಯಿಂದ ಪ್ರಾರಂಭಿಸಿ ಬಲಗಡೆಯಲ್ಲಿ ಮುಗಿಯುವಂತೆ 
ಸುತ್ತುವುದು ; ಬಲಕ್ಕೆ ತಿರುಗಂತ್ತಾ ಸುತ್ತೂ ಬರಂವುದಂ : 
ಶ್ರೀಪ:ದದ್ವಿತಯಪ್ರದಕ್ಷಿಣಕೃತಿವ್ಯಾಸಕ್ತಗೀರ್ವಾಣಕಾಂತಾಪಾಂಗಪ್ರತಿಬಿಂಬ 
ಕೊೋಟಿಘಟಿತಸ್ಮೇರಸ್ಥಳೇಂದೀವರ ಶ್ರೀಪೂರ್ಣಂ (ಶಂದ್ರಫು. ೦-೦) ; ಉರಿ 
ಪ್ರದಕ್ಷಿಣವಾಗಿ ಚರಿಸಿತು ಸಿರಿಯ ಸೂಚಿಸುತಿರ್ದುದಸುರಗೆ (೪೪8೧. 
೨-೦೩) : ಅದರ ಸುತ್ತು ಪ್ರದಕ್ಷಿಣಕ್ಕೆ ಸ್ಥಳ ಬಹು ಇಕ್ಕಟ್ಟು... 
ಬಹಳ ಎಚ್ಚರದಿಂದ ಪ್ರದಕ್ಷಿಣ ಬರಬೇಕು (ಕಾಂತರಾ. 3೯6). [ಸಂ.] 


ಪ್ರದಕ್ಷಿಣೆ (ನಾ). - ಪ್ರದಕ್ಷಿಣ : ತನ್ನ ಮೋಕ್ಷಕ್ಕೆ ತನ್ನ ದೇವತೆಯಂ 


ಪ್ರದಕ್ಷಿಣಾಪೂರ್ವಕಂ ಪ್ರೂರ್ಧಿಸುವಳೆಂಬಂತೆ ಮಂತ್ರಘೋಷಂಗೈದು 
(ಶ್ರೀ೧ಮಾ- ೨೭೬-೩೩೪) ; ಮಹಾರಾಣಿಯವರು ಕೋಡುಗಲ್ಲು ಬಸವನ 
ಪ್ರದಕ್ಷಿಣೆ ಮಾಡುತ್ತಿರುವಾಗ ,., ಈ ಅನ್ಯಾಯವಾಗಿರಬೇಕು 
(ಶಾಂತಲಾ- ೩೦೩). [ಸೆಂ. ಪ್ರದಕ್ಷಿಣ) 


ಪ್ರದರ (ನಾ). ೧. ಹರಿಯುವುದು ; ಸೀಳುವುದು. ೨. ಸೀಳು; 


ಬಿರುಕು. ೩. ಬಾಣ: “ಕಂಕಪತ್ರಃ, ಶರಃ . , . ಪ್ರದರಃ, 
ಕಾಂಡಃ .. ಈ ೧೬ ಅಂಬು” (ಕರಾಯು. ೬೭-೩೦೨) ; ಮೇಘ 
ಮುಖಾಸ್ತ್ರಂಗಳ್ಗೆ ವಾಯುಪ್ರದರಮಂ. . “ತೊಟ್ಟೂ (ನರ್ರಮಾ. ೪-೯೬). 
೪. (ಯೋನಿಯಲ್ಲಿ ರಕ್ತ ಮೊದಲಾದ ಧಾತುಗಳಂ ಅಕಾಲದಲ್ಲಿ 
ಸ್ರವಿಸುವ) ಹೆಂಗಸರ ಒಂದು ಬಗೆಯ ರೋಗ: “'ಪ್ರದರಃ __ 
ಮುರಿಯುವಿಕ್ಕೆ ಕುಸುಮಜಾಡ್ಯ, ಬಾಣ, ೩” ( ಸಿದ್ಧಾಂಕಿ. 10) ; 
ದುಃಖದಿಂದಲೂ ಉಪವಾಸದಿಂದಲೂ ಬಹಳ ಸಂಖೆ ೋಗದಿಂದಲೂ 
ವದಾಹಗಳಾದ ವಸ್ತುಗಳ ಸೇವನೆಯಿಂದಲೂ `ಆ ರಕ್ತಪೈತ್ಯವೆಂಬ 
ದುಷ್ಟರಕ್ತ್ಕವು ಅಕಾಲದಲ್ಲಿ ಯೋನಿಯಲ್ಲಿ ಸ್ರವಿಸುವುದು, ಅಸೃಗೃರವೆಂದೂ 
ಪ್ರದರವೆಂದೂ ಎರಡು ಪ್ರಕಾರವಾಗಿ ಪೇಳ್ವರು (ಸಳನ್ನಿ. ೦೪)- ೫. 
ಸೈನ್ಯವು ಚಿದರುವಿಕೆ ; ಸೈನ್ಯದ ಪಲಾಯನ. [ಸೆಂ.] 


ಪ್ರದರ್ಶಕ (ನಾ). ೧. ತೋರಿಸುವುದು ; ಪ್ರದರ್ಶಿಸುವುದು. ವ. 


ಮಂಂದಿನದನ್ನು ಈಗಲೇ ಹೇಳುವುದು : ಭವಿಷ್ಯ ನುಡಿಯು 
ವುದು. ೩. ನಾಟಕ, ಚಿತ್ರ, ಯಂಕ್ಷಿಣಿ ಮುಂತಾದ ಕಲೆಗಳನ್ನು 
ತೋರಿಸುವವನು.- ಪ್ರದರ್ಶಿಸಂವವನು. ೪. ಮಂಂದೆ ಸಂಭವಿಸಂ 
ವುದನ್ನು ಹೊದಲೇ ಹೇಳಂವವನಂ; ಭವಿಷ್ಯ ಹೇಳಂವವನಂ. [ಸಂ-] 


ಪ್ರದರ್ಶನ (ನಾ). ೧. ತೋರಿಸುವುದು ; ತೋರ್ಪ್ಷಡಿಸುವುದು ; 


ಪ್ರಕಟಿಸುವುದು : ಕೋಪಪ್ರದರ್ಶನಂ ಪೌರುಷಕೆ ಕುರುಹೆಂದು ಬೆದರಿ. 
ಕಂಬನಿಗರೆದು, ಸೋಲ್ತೊಮ್ಮೆ ಗೆಲ್ದಳಾಕೆ! (ಇಗ. ೨3-೬೭೪): 
ವ. ಭವಿಷ್ಯವನ್ನು ತಿಳಿಸುವುದು. ೩. ವಿವರಿಸುವುದು; ಕಲಿಸು 
ವುದು; ಬೋಧನೆ. ೪. ದೃಷ್ಟಾಂತ; ಉದಾಹರಣೆ. ೫. ನಾಟಕ. 
ಚಿತ್ರಪಟ, ಕಲಾವಸ್ರ್ರಗಳು ಮೊದಲಾದುವುಗಳನ್ನು ತೋರಿಸು 
ವುದು.-ಪ್ರದರ್ಶಿಸಂವುದು : ಎರಡನೆಯ ಸೋಪಾನ ಪ್ರದರ್ಶನ. 
ಉಪಾಧ್ಯಾಯರು ಮಾದರಿಯ ಚಿತ್ರ . . . ಇನ್ನಾವುದಂದರೊಂದನ್ನು 
ಪ್ರದರ್ಶಿಸಬೇಕು (ಶಕ್ಷದ. ೨೩೩) : ಮರುದಿನ ಪ್ರದರ್ಶನವು ಪ್ರಾರಂಭ 
ವಾಯಿತು. ಅತಿಧಿಗಳೆಲ್ಲರು ಪ್ರದರ್ಶನವನ್ನು ನೋಡುತ್ತ ಹೊರಟರು 
(ಕಶಪು- 9-೩೭). ಡಂ.) 


ಪ್ರದರ್ಶಿತ (ಗು). ೧. ತೋರಿಸಿದ : ಶಯ್ಕ್ಯಾತಳದಿನರಸಿವೆರಸೇಳ್ಮ 


ತತ್ಪ್ರೃದರ್ಶಿತಾದರ್ಶದೊಳ್ನಿ ಜಮುಖಾವಲೋಕನಂಗೈದ ನಂತರಂ (ಉಕ: 
೦೩-೪೫ ನ). ವಿ. ಭವಿಷ್ಯ ಹೇಳಿದ. (ನಾ). ೩. ತೋರ್ಪಡಿಸಿ 
ದುದಂ ; ಈ ಸಿನಿಮಾಗೃಹದಲ್ಲಿ ಕನ್ನಡ ಚಿತ್ರಗಳು ಮಾತ್ರ ಪ್ರದರ್ಶಿಕ 
ವಾಗುತ್ತವೆ (ರೂಢಿ) - (ಸಂ.] 


ಪ್ರದರ್ಶಿಸು 


ಪ್ರದರ್ಶಿಸು (ಕ್ರಿ). ತೋರಿಸು ; ತೋರ್ಪಡಿಸು ; ಪ್ರಕಟಗೊಳಿಸಂ : 
ಪಾಠ ಮಾಡುವಾಗ ಹಾಕುವ ಪ್ರಶ್ನೆಗಳು, ಉಪಯೋಗಿಸುವ ಪಠ್ಯ 
ಪುಸ್ತಕ, ಪ್ರದರ್ಶಿಸುವ ಚಿತ್ರ . . . ಮಕ್ಕಳ ನೋಟಾುಪುಸ್ತಕಗಳು. 
ಇವೆಲ್ಲ ಬೋಧಿಸಲೂ ಕಲಿಸಲೂ ನೆರವಾಗುತ್ತವೆ (8ರ. ೨೬೩೫) : ಮಾನವ 
ನಿಗೆ ಸ್ವ್ರೀಚಾಪಲ್ಯವನ್ನು ಧಿಕ್ಕರಿಸಿ ನಿಲ್ಲುವುದು ಸಾಧ್ಯವೆಂದು ನನ್ನ 
ಜೀವಮಾನದಲ್ಲಿ ಅನೇಕವೇಳೆ ಪ್ರದರ್ಶಿಸಿದೆ (ಜೆಂಗಾಳ್ಮ. ೦೩೦). 

[ಪ್ರದರ್ಶನ 4 - ಇಸ್ಕು) 

ಪ್ರದಾತ (ನಾ). ಕೊಡುವವನು; ದಾನ ಮಾಡುವವನು: ಚಿಪಳೂಣ 
ಕರರು ಪ್ರಬಂಧಕಾರರಾಗಿರುವರಲ್ಲದೆ ಬೌದ್ಧಿ ಕವಿವೇಕದ ದೃಷ್ಟಿ 
ಪ್ರದಾತರು (ನುಸಾಹಿ. 4೨). [ಸಂ. ಪ್ರದಾತೃ] 

ಪ್ರದಾನ (ನಾ) ೧. ಕೊಡುವುದು; ದಾನ; ಕೊಡುಗೆ: ಆ ಪ್ರದಾನ 
ಲಾಭದಾಯಕವೆಂದೂ ಅದರ ಸ್ವೀಕರಣದಿಂದ ಅಪಾಯವಿಲ್ಲವೆಂದೂ 
ಪಕ್ಷ ತನಗರ್ಥವಾಗದ ಪ್ರದಾನ ಸಂಶಯಾತ್ಮಕವೆಂದು ಒಂದು ಹೆದರಿದ 
ಮತ್ತೊಂದು ಪಕ್ಷ (ಶುಕರು- ೩0()- ೨. ಅರ್ಪಿಸುವುದು: ಅರ್ಪಣೆ : 
"ಪಿಂಡಪ್ರದಾನ' ಪರಾ. [ಸಂ.] 

ಪ್ರದಾಯ (ನಾ). ಕೊಡುವುದು ; ಕೊಡುಗೆ; ಬಳುವಳಿ. [ಸಂ.] 

ಪ್ರದಾಯಕ (ಗಂ). ೧. ಕೊಡುವ : ಅನುಗ್ರಹಿಸುವ ; ನೀಡುವ: 
ಸಮಸ್ತಸಿದ್ಧಿಪ್ರದಾಯಕ ಏನಾಯಕ ವಾಾಳ್ಪುದೆಮಗೆ ನಿರ್ವಿಘ್ನತೆಯನು 
(ಕೈ ರಾ. ೦-೩), (ನಾ). ೨. ಕೊಡುವವನು : ನೀಡುವವನು: 
ವಿಬುಧಹೃದಯಾನನ್ಹ ಪ್ರದಾಯಕಂ ಪತಿಹಿತವೈನತೇಯಂ (2ೌಇಇ. ಸಸ. 


೪೬-೨೧; 3078); ಉದ್ಯತಾಯುಷ್ಯಪ್ರದಂಯಕನು ಎನೆ ಜನರು 
ಕೀರ್ತಿಸಲು ವರ್ತಿಸುತ (ವಿಸಪು. ೪೬-೪). [ಸಂ.] 
ಪ್ರದಾಯಕಿ (ನಾ). ಕೊಡುವವಳು; ನೀಡು 2: ಅನುಗ್ರಹಿಸಂ 


ವವಳಂ : ಸಮಸ್ತಾನ್ತಟ್ಟುರಜಗದಳಪವಿತ್ರೀಕೃತ ವಿಶುದ್ಧಕುಳೆ ರಾಯ 
ನಾರಾಯಣಹೃ[ದಯಾ]ನಂದಪ್ರದಾಯಕಿ ಗಾರೀಪದಾಂಬುಜಾರಾಧಕಿ (ತ. 
2317118: ೩8-9೨; 1082). [ಪ್ರದಾಯಕ + - ಇ] 


ಪ್ರದಾರಿತ (ಗು). ಸೀಳಿದ; -ಭೇದಿಸಿದ: ವಿಳೋಳವಿ:ಚೀರಯ 
ಪ್ರದಾರಿತ  ಕುಳಾಚಲೋದಧಿಪರೀತಮಾಗಿರ್ದ ಜಂಬೂದ್ವೀಪದೊಳಗೆ 
(ಶಂಶಳಾ: ೧-೩೦ ವ), (ಸಂ.] 


೨. ಮಾಂಸದಿಂದ 
[ಸಂ.] 


ಪ್ರದ್ಧಿಗ (ಗು). ೧. ಬಳಿದ; ಲೇಪಿಸಿದ. (ನಾ). 
ತಯಾರಿಸಿದ ಒಂದಂ ಬಗೆಯ ಖಾದ್ಯ. 

ಪ್ರದಿಟೆ :ಪದಿಟೆ' ನೋ. 

ಪ್ರದಿಶ (ನಾ). ೦. ಸೂಚನೆ; ಆಜ್ಞೆ; ನಿರ್ದೇಶನ. ೨. ದಿಕ್ಟ ದೇಶ: 
ದಿಕ್ಕು. ೩. ಆಗ್ನೇಯಂ. ನೈರಂತ್ಯ. ವಾಯವ್ಯ ಮತ್ತು ಈಶಾನ್ಯ 
ವೆಂಬ ನಾಲ್ಕು ಮೂಲಿದಿಕ್ಕು: ವಿರ್ಯ : “ಅಂತರಾಳದಿಶಃ, ವಿದಿಶಃ, 
ಪ್ರದಿಶಃ -ಈ ೩ ಗೊಂಟುಗಳ ಪೆಸರ್‌” (ಶರಾಯು- ೧೭-೦೦೨). 


[ಸಂ. ಪ್ರದಿಶ್‌] 
ಪ್ರದಿಶೆ (ನಾ). ೯ ದಿಶ ೨: “ಪ್ರದಿಶೆ ವಿದಿಶೆಯೆನೆ ಗೊಂಟೆನಿಕ್ಕುಂ” 
(ಶುಂಗರ. ೦6-೨೦). [ಸ0. ಪ್ರದಿಶಾ] 


ಪ್ರದೀಪ (ನಾ). ೧. ದೀವಿಗೆ; ದೀಪ: “ದೀಪ, ಪ್ರದೀಪ, ೨ ದೀಎಗೆ” 
(ಸರ್ಮಾಂತಿ- ೨೦೦); ಆ ಸಮಯದೊಳರಿಬಲಸಂತ್ರಾಸಿ ಬಲಿಷ್ಠಂ ತ್ರಿಪೃಷ್ಠನಶ್ವ 
ಗ್ರೀವೋಡ್ಭಾಸಿ ಪ್ರದೀಪಮಂ ಕಿಡೆ ಬೀಸುವವೋಲ" (ಕಾಂತಿ. ೩-3೨): 
ತನಗಿನಿಯನಿತ್ತ ಮೆಚ್ಚಂ ನೆನೆದಳ್‌ ಕಾಂತೆ ಚಿಂತಾಘನಾಂಧಕಾರ 
ಪ್ರದೀಪರೂಪೋಪಮವಮಂಂ (ಶಂಕಾಶಾ. ೩-6೨): ಅಂಧಕಾರದಿಂದ ಮುಚ್ಚಿ 
ಹೋಗಿರುವವರು ನೀವು. ಪ್ರದೀಪವನ್ನು ಹುಡುಕಿಕೊಂಡು ಹೋಗುವುದಿಲ್ಲ 
ವೇಕೆ? (ರದ. ೨೦೦). ವಿ. (ಆಲಂ) ಹೆಚ್ಚಾಗುವಿಕೆ; ಅಭಿವೃದ್ಧಿ : 


೬೦೬೮ 


20 


ಅ 
೦ 


45 


ಪ್ರದೇಶನ 


ಮೇಘವರ್ಣಂ ಪ್ರದೀಪಿಯ ಮಾಾತುಗಳ್ಳ್ಗೆ 
ಮನದೊಳ್‌ ಮುನಿದು (ಶಂಶತಂ- ೨೦-೦೦). [ಸಂ.1 

ಪ್ರದೀಪಕ (ಗಂ). ೧. ಬೆಳಗುವ ; ಬೆಳಕು ಕೊಡುವ. (ನಂ). 
೨. ಬೆಳಗುವವನು : ಪಾರ್ವನೀ ಭವದೊಳೆ ಕರ್ಮಕ್ಷಯಭಾಗಿಯೆನಿಕ್ಕುಂ 
ಸಾಕ್ಷಾಜ್ಮಿ ನಶಾಸನಪ್ರ ದೀಪಕನಕ್ಕು೦ (ಸುಕುಮಾ, ೩-೧೦). [ಸಂ] 

ಪ್ರದೀಪಕತೆ (ನಂ). ಬೆಳಗುವಿಕೆ : ಪ್ರಕಾಶಿಸುವಿಕೆ : ಇದು ಚಿತ್ರಂ 
ವಜ್ರಾಂಗಂಗೆ ದೃಢೀಕೃತಮಾರ್ದ್ರವಪ್ರಭಾವಂ ನಿಸ್ನೇಹದವಂಗೆ ಭುವನ 
ಭವನಪ್ರದೀಪಕತೆ ನಿನಗೆ ಜಿನೆ ಜಗತ್ತ್ವಯಮಿತ್ರಾ (ಕಂಠ್ರಪು. ೭-೧೨). 

(ಸಂ. ಪ್ರದೀಪ: ತಾ] 

ಪ್ರದೀಪಕಲಿಕೆ (ನಾ). ದೀಪದ ಕುಡಿ : ಅಮಲತರಪ್ರದೀಪಕಲಿಕಾಕೃತಿಯಿಂ 
ಸ್ವಪರಪ್ರಕಾಶನ ಕ್ಷಮಮೆನಿಸಿರ್ದ ತಮ್ಮ ಮತಿಯಿಂ ಜಿನರಾಜಚರಿತ್ರಮಂ 
ಪವಿತ್ರಮನೊಲವಿಂದೆ ಪೇಟ್ತ್ದು (ಕಂಡ್ರಫು- ೦-೩೬). [ಸಂ. ಪ್ರದೀಪಕಲಿಕಾ] 

ಪ್ರದೀಪನ (ನಾ). ೧. ಬೆಳಗಿಸುವುದು ; ಪ್ರಕಾಶಿಸುವಂತೆ ಮಾಡು 
ವುದು: ೨. ಕೆರಳಿಸುವುದು; ಉದ್ರೇಕಗೊಳಿಸುವುದು. ೩. ಕೆಂಪು 
ಬಣ್ಣದಿಂದ ಕೂಡಿ ಪ್ರಕಾಶಮಾನವಾದ. ಸೇವಿಸಿದರೆ ಬಹಳ ಉರಿ 
ಯನ್ನುಂಟುಮಾಡುವ ಒಂದು ಬಗೆಯ ವಿಷ: “ಬ್ರಹ್ಮಪುತ್ರ 
ಶೌ(ಕ್ಲಿ)ಲ್ಯಿಕೇಯಃ, ದಾರದಃ, ಪ್ರದೀಪನಃ, ರಸಃ, ಸೌರ್ಯಾಷ್ಟಿ)ಷ್ಟಕಃ, 


ಕೋಪಂ ಪ್ರದೀಪವರಾಗೆ 


ಕ್ಷ್ವೇಡ;, ತೀಕ್ಷ್ಣಃ, ವಿಷಂ. ಈ ೯ ವಿಷಂ” (ಹರಾಯು ೦೦೬-೨೪). [ಸಂ.] 
ಪ್ರದೀಪ್ತ (ಗಂ). ೧. ದೀಪ ಹತ್ತಿಸಿದ. ೨. ಪ್ರೇರಿತವಾದ; 
ಉತ್ತೇಜಿತವಾದ. [ಸಂ.] 


ಪ್ರದೀಷ್ತಿ (ನಾ). ಹೆಚ್ಚಾದ ಬೆಳಕು. ಕಾಂತಿ. [ಸಂ.] 

ಪ್ರದುಪ್ಪ (ಗಂ). ಬಹಳ ಕೆಟ್ಟ; ದೋಷಪೂರಿತವಾದ : ಸರ್ವದೋಷ 
ಪ್ರದುಷ್ಟಗಜಂಗಳನುಪಲಾಲನೆಯೊಳವಿಚ್ಛಾನುವರ್ತನದೊಳಮಳ-ಡಿಸುವ 
ಕುಶಲಗಜೋಪಜೀವಿಯಂತೆ ಪ್ರಸಂಗಾಭಿಪ್ರಾಯವಚನಂಗಳಿನಳವಡಿಸಿ 
`(ಉಂತಿಫು. ೩-೭೨ ವ). [ಸಂ,] 

ಪ್ರದೇಯ (ಗಂ). ಕೊಡಲು ಅರ್ಹವಾದ. [ಸಂ.] 

ಪ್ರದೇಶ (ನಾ). ೧. ತೋರಿಸುವುದು; ನಿರ್ದೇಶಿಸುವುದು ; (೪). 
೨; ಸ್ಥಳ; ಎಡೆ ; ಸ್ಥಾನ: ತದನಂತರಸಮಯದೋೋ ವಾತವಲಯ 
ಮುಟಾಯೆ ಜೀವಪ್ರದೇಶಂಗಳಿಂ ಲೋಕಪ್ರದೇಶಮಂ ಪರ್ವಿ (60). 
೦೬೨೪೪) ; ಮನೆಯನ್ನು ನಗರದ ಒಳ್ಳೆಯ ಪ್ರದೇಶದಲ್ಲಿ ಕಟ್ಟಬೇಕು 
(ಕೃಹರಿ. ೦೩). ಹಿ. ದೇಶ; ಪ್ರಾಂತ್ಯ: ನಾಡು ; ದ್ರಾವಿಡರು ಆರ್ಯರಿ 
ಗಿಂತ ಸಲ್ಪ ಮುಂಚೆ ಬಂದರೆಂದೂ ಬಹುಶಃ ಮೆಸಪೊಟೇಮಿಯಾ 
ಪ್ರದೇಶಗಳಿಂದ ಬಂದರೆಂದೂ . . . ಹಲವು ಅಭಿಪ್ರಾಯಗಳನ್ನು ವ್ಯಕ್ತ 
ಪಡಿಸಿದ್ದಾರೆ (ರ್ರಾಜ. ೨೦)- ೪. ಚಾಚಿದ ಹೆಬ್ಬೆರಳಿನ ತುದಿಯಿಂದ 
ತೋರುಬೆರಳ ತುದಿಯ ವರೆಗಿನ ಅಳತೆ ;ಚೋಟು :()- 
೫. [ಜೈನ]ಒಂದಂ ಪರಮಾಣು ಇರಂವಷ್ಟು ಸ್ಥಳ ; ಪುದ್ಗಲ 
ದ್ರವ್ಯದ ಅಂಶ : ಕಾಲವನ್ನು ಬಿಟ್ಟು ಜೀವ, ಪುದ್ಗಲ, ಧರ್ಮ, 
ಅಧರ್ಮ. ಆಕಾಶಗಳು ಸತ್ತಾಯುಕ್ತವಾಗಿದ್ದು. ಬಹಳ... ಪ್ರದೇಶವುಳ್ಳವು 
ಗಳಾಗಿವೆ (ಕೈನಕ- 93೩); ಅಣುಗಳ ಪುಂಜವೇ ಪುದ್ಧಲದ್ರವ್ಯವು ಅದರಲ್ಲೂ 
ಅಸಂಖ್ಯುತ ಅಂಶಗಳಿರುವುವು. ಅವುಗಳಿಗೆ ಪ್ರದೇಶವೆಂದು ಹೆಸರು 
(ಹಂರಸಾ- 60). [ಸಂ.) 

ಪ್ರದೇಶನ (ನಾ). ೧. ತೋರುವಿಕೆ ; ನಿರ್ದೇಶನ. ೨. ಕೊಡುವುದು ; 
ಕಾಣಿಕೆ ; ಕೊಡುಗೆ. ೩. ದೇವರು, ಅರಸ ಮುಂತಾದವರಿಗೆ 
ಅರ್ಪಿಸಂವ ಕಾಣಿಕೆ : "“ವಿಶ್ರಾಣನಂ, ವಿಹಾಯನಂ . . . ಉತ್ಪರ್ಗಃ, 
ಪ್ರದೇ(ಶ)ನಂ, ದಾನಂ - ಈ ೧೦ ಕುಡುವುದು” 
೪. ಸಲಹೆ ; ಸೂಚನೆ: [ಸಂ.] 


(ಹಲಾಯಂ. ೬೯-೨೬೩). 


ಪ್ರದೇಶನಿ 


ಪ್ರದೇಶನಿ (ನಾ). ತೋರುಬೆರಳು ; ತರ್ಜನಿ. [ಸಂ. ಪ್ರದೇಶನೀ] 

ಪ್ರದೇಶಬಂಧ (ನಾ). (ಜೆ ನ] ಬಂಧನವನ್ನು ಹೊಂದಿರುವ ಕರ್ಮಗಳ 
ಸಂಖ್ಯೆಯ ನಿರ್ಣಯ ; ಒದವಿದ ಕರ್ಮದ ಶಕ್ತಿಯೆ ವಿದಿತಮದನುಭಾಗ 
ಬಂಧವಮಂಕ್ಕುಂ ಬಹುಭೇದದಿನಾದ ಜೀವ ಕರ್ಮ ಪ್ರದೇಶಯೋಗಂ ಪ್ರದೇಶ 
ಬಂಧಮೆನಿಕ್ಕುಂ (ಕಂದ್ರಪು. ೦೬-೨೩) ; ಜೀವನಿಗೆ ಫಲಪ್ರದಾನಾವಸ್ಥೆಯಲ್ಲಿ 
ರುವ ಪುಣ್ಯ ಪಾಪವೆಂಬ ಕರ್ಮದ ಅಣುಗಳು ಜೀವದೊಡನೆ ಸೇರುತ್ತವೆ, 
ಬೆರೆಯುತ್ತವೆ. ಇದಕ್ಕೆ ಪ್ರದೇಶಬಂಧವೆಂದು ಹೆಸರು 

[ಸಂ.] 

ಪ್ರದೇಶಸಂಹರಣ (ನಾ). [ಜೈನ] ಜೀವಪ್ರದೇಶದ ಸಂಕೋಚ,- 
ಆಕುಂಚನ ; ಕಾರ್ಮುಣಶರೀರದಲ್ಲಿರುವುದರಿಂದ ಆ ಶರೀರಕ್ಕೆ 
ಅನುಸಾರವಾಗಿ ಚಿಕ್ಕದು ಆಥವಾ ದೊಡ್ಡದಾಗುವ ಜೀವದ ಸ್ಥಿತಿ : 
ಕರ್ಮವಶದಿಂ ಅಣು ಮಹಚ್ಚರೀರಂಗಳಂ ಕೊಳುತಿರ್ದು ತದ್ವಶದಿಂ 
ಪ್ರದೇಶಸಂಹರಣವಿಸರ್ಪಣಸ್ವಭಾವಸಮನ್ವಿತಜೀವಕ್ಕೆ ತಾವತ್ಸ ಮಾಣ 
ಮಪ್ಪುದಆಂ ಅಸಂಖ್ಯೇಯಭಾಗಾದಿಗಳಲ್ಲಿ ವ ಓತ್ತಿವಿರುದ್ಧಮಲ್ಲು (ಶತ್ತೃಕ್ರ. 
೨೩6)- (ಸಂ.] 

ಪ್ರದೇಶಸೌಪ್ಮವ (ನಾ). ಕಲಾಕೃತಿಯ ಅವಯವಗಳ ಸೌಂದರ್ಯ,- 
ಸೌಷ್ಠವ : ಇದು ಭೂಮಾಪನರೂಪಿದು ಲೆಪ್ಪದ ರೂಪೆನಲೆಂತುಮಜ್‌ಯ 
ಲರಿದೆನೆ ಬಗೆಗೊಂಡುದು ನಡೆವ ನುಡಿವ ತೆಅದಿಂ ಪ್ರದೇಶಸೌಷ್ಠವ 
ಮಂದೇಂ ವಿಚಿತ್ರಮೊ ಚಿತ್ರಂ (ಶಂರಾಮಾ, ೩-೨೬): [ಸಂ.] 

ಪ್ರದೇಶಿನಿ (ನಾ). ೧. ತೋರುಬೆರಳಂ ; ತರ್ಜನಿ: “ ಪ್ರದೇಶಿನೀ 
ಹೆಬ್ಬೆಟ್ಟಿನ ವತ್ತುಬೆರಳು” (ಸಿರ್ಕಾಂಶಿ. ೧೯೩) ; ದರಸ್ಮಿತೆ ಯಾಗಿ ಕುಳಿತು 
ಅಭೀಕ್ಷಿಸುತ್ತಾ ಪ್ರದೇಶಿನಿಯನ್ನು ನೀಡಿ (ಕುಂತ್ರಕ. ೪0-39)- ವಿ. ಕಾಲಿನ 
ಹೆಬ್ಬೆರಳ ಪಕ್ಕದ ಬೆರಳು : ಎಡದ ಕಾಲ ಹೆಬ್ಬೆರರ ಬಳಿಯ ಕೊಂಚ 
ಉದ್ದವಾದ ಬೆರಳು ಪ್ರದೇಶಿನಿ (ಉಾನುಕಾ- ೩8೩). ಹಿ [ಸಾಮುದ್ರಿ] 
ಒಂದು ರೇಖೆ: ಆವ ಪುರುಷನ ಪ್ರದೇಶಿನಿಯೆಂಬ ರೇಖೆ ಆವಾತನು 
ಕುಳ್ಳನು ಕುಟಿಲವಾಗಿರೆ. ಡೊಂಕಾಗಿರೆ ಆತನು ಭೋಗವಿಲ್ಲದಾತನು 
(ಸಾಮುಲಿ. 6-0೭). [ಸಂ. ಪ್ರದೇಶಿನೀ] 

ಪ್ರದೋಷ (ನಾ). ೧. ತಪ್ಪೆ ; ಪಾಪ ; ಅಪರಾಧ. ೨. ರಾತ್ರಿಯ 
ಮೊದಲನೆಯ ಭಾಗ ; ಮುಂಚ್ಚಂಜೆ : “ಬೈಗಿನ ಪೊಟ್ತಂ ಸಾಯ 
ಮೆಂಬುದು - ಮುನ್ನಿರುಳಂ ಪ್ರದೋಷಮೆಂಬಂದು” (ಹಪ: ೦6-00೪) ; 
ಕಡೆಗೆ ಒಎ್ಮಿಂದೊಮ್ಮೆ ಪ್ರದೋಷದ ಕತ್ತಲೆಯು ಬಂದು ಕಪ್ಪಾದ ಜಲದ 
ಮೇಲೆ ಹರಡಿಕೊಂಡಿತು (ಕ*ಶಾಳುಂ. 06). ೩. ಶುಕ್ಲ ಮತ್ತು ಕೃಷ್ಣ ಪಕ್ಷ 
ಗಳಲ್ಲಿ ಸಾಯಂಂಕಾಲಕ್ಕೆ ತ್ರ ಯೋದಶಿ ಬರುವ ದಿನ ;. ತರುವಾಯ 
ಪ್ರದೋಷ ಬಂತು. ಸಾಯಂಕಾಲದಲ್ಲಿ ಎಂದಿನಂತೆ ಸರಸ್ವತೀಪುೂಜೆ 
ಮೊದಲಾದ್ದು ಜರುಗಿತು (ಮಾಮರಾ - ೩೪). ೪. [ಜೈನ] ಮೋಕ್ಷಕ್ಕೆ 
ಕಾರಣವಾದ ತತ್ತ್ಯಜ್ಞಾನವನ್ನು ಉಪದೇಶಿಸುವಾಗ ಅಥವಾ 
ಅದರ ಗುಣಗಾನ ಮಾಡುವಾಗ ಏನನ್ನೂ ಮಾತನಾಡದಿರುವಿಕೆ: 
ಪ್ರದೋಷ (ಪರರ ಜ್ಞಾನವನ್ನು ಹೊಗಳದೆ ಮೌನವನ್ನು ಧರಿಸುವುದು) 
(ಕೈನರ. ೬೩). ೫. ಜ್ಞಾನಾವರಣಕರ್ಮದ ಬಂಧಕ್ಕೆ ಕಾರಣವಾದ 
ಭಾವ; ಮನಸ್ಸಿನ ದ್ವೇಷಭಾವ : ತತ್‌:-ಆ ಜ್ಞ್ಞಾನದರ್ಶನಂಗಳೊಳವ್ಪ, 
ಪುದೋಷ- ಮುಳಿಸುಂ (ಕತ್ತೃಶ್ರ- ೨೩೪). [ಸಂ-] 

ಪ್ರದೋಷಕಾಲ (ನಾ). ೧. ರಾತ್ರಿಯ ಪ್ರಾರಂಭಕಾಲ; ಸಾಯಂಕಾಲ: 
ಆ ಘನಸಮಯಂ . . . ಪ್ರದೋಷಕಾಲದಂತೆ ನೀಲಕಂಠತಾಂಡವಾಡಂಬರ 
ಮುಂ -. - ಎನಿಸಿರ್ದುದು (6ಾ2ತೇ- 6-006 5) : ಸರ್ಪಭೂಷಣರು 
ಅಂದಿನ ಪ್ರದೋಷಕಾಲದ ಪೂಜೆಗೆ ಕುಳಿತುಕೊಳ್ಳುತ್ತಾರೆ (ಕರಕ. ೭೬೭) 
ನನ್ನ ಚಿತ್ತವಂತೂ ಗೂಡು ಕಳೆದುಕೊಂಡು ಗುಬ್ಬಳಿಸುವ ಗುಬ್ಬಚ್ಚಿಯ 


(ಹಿಂರಸಾ. 69). 


೬೦೬೯ 


ಪ್ರದ್ಯೋತ 


ಹಾಗೆ. ಪ್ರದೋಷಕಾಲದಲ್ಲಿ . . , ಹಾರಾಡಿ ಸುತ್ತುತ್ತಿತ್ತು (ಇಶ್ಶಳ. 0೭). 
೨. ಬಹಳ ದೋಷಯುಕ್ತವಾದ ಕಾಲ ; ಬಹಳ ಪಾಪಕೃತ್ಯಗಳೆಂ 
ನಡೆಯಂವ ಕಾಲ. ೧,೨ ; ಪಿರಿದುಂ ಪ್ರದೋಷಕಾಲಂ ಬರೆ ಮೆಯ್ಸರೆ 
ದಂ ಪ್ರಭಾಕರಂ ವಾರಿಧಿಯೊಳ್‌ ಧರೆಯೊಳ್ಳ ದೋಷಕಾಲದೊಳಿರೆ 
ಲಾರ್ಪರೆ ಹೂನ್ಮವಂತರೀ ಇರಿಣಿಯೊಳ್‌ (ನರರ: ೬-೨೦). [ಸಂ.] 

ಪ್ರದೋಷಪೂಜೆ (ನಾ). ಸಾಯಂಕಾಲದಲ್ಲಿ ಮಾಡುವ ಪೂಜೆ : ಈಗ 
ಪ್ರ ದೋಷಪೂಜಾದಿಗಳನ್ನು ಮುಗಿಸಿ ಧಾನ್ಯಮಗ್ನನಾಗಿದ್ದಾಗ ನಿನ್ನ 
ಪೂರ್ವಾಪರವೆಲ್ಲವೂ ತಿಳಿಯಿತು 1 (ಹೇರುಳೂ. ೬೦). 

[ಸಂ. ಪ್ರದೋಷಪೂಜಾ] 

ಪ್ರದೋಷವ್ರತ (ನಾ). ಪ್ರತಿಪಕ್ಷದಲ್ಲೂ ಸಾಯಂಕಾಲದಲ್ಲಿ 
ತ್ರಯೋದಶಿ ಇರುವ ದಿನ ಮಾಡುವ ಒಂದು ಪವಿತ್ರವಾದ 
ವ್ರತ; p ಹಗಲು ಉಪವಾಸವಿದ್ದು ಸಾಯಂಕಾಲ. ಸ್ನಾನ ಮಾಡಿ 
ಮಡಿಯುಟ್ಟು, ಕಲ್ಪೋಕ್ತಕ್ರವಂದಿಂದ ಆಚರಿಸುವ ಶಿವಪೂಜೆ 
ಮತ್ತಿ ರುದ್ರಾಭಿಷೇಕ ಹಾಗೂ ಸಹಸ್ರನಾಮಾರ್ಚನೆ. ಇವುಗಳಿಂದ 
ಬಡತನವು ಪರಿಹಾರವಾಗುತ್ತದೆಯೆ೨ಬ ನಂಬಿಕೆಯಿದೆ : ಪ್ರದೋಷ 
ವ್ರತವನ್ನು ಮಾಡಲು ಆರಂಭಿಸಿದ ಮೇಲೆ ಅವನಿಗೆ ಅದೃಷ್ಟ ಒದಗಿ 
ಬಂತು (ಊಂ). [ಸಂ.] 

ಪ್ರದ್ಯುತಿ (ನಾ). ಹೆಚ್ಚಾದ ಹೊಳಪು,-ಪ್ರಕಾಶ : ಕಳಿಸ್ತುಭಪ್ರದ್ಯುತಿ 
ಬೀಲುತ್ವಿರ್ಪ್ಷಿನಂ ಶಾಶ್ವತನವತರಿಸಿರ್ದಂ . , , ವಾಸುದೇವಂ (8ಗ೦- ೨-೦೦೦); 
ಎಳಸತ್ಸಂಧ್ಕಾರುಣ ಪ್ರದ್ಯುತಿಗೆ ರುಧಿರವಿಭ್ರಾಂತಿಯಿಂ ಬಗ್ಗವಿಂಡವ್ವಳಿಕುಂ 
(ಕಾಕಶೇ- ೬-೨೦). [ಸಂ.]' 

ಪ್ರದ್ಯುಮ್ನ (ನಾ). ೧. ಹೆಚ್ಚಾದ ಶಕ್ತಿಯುಳ್ಳವನು ; ಬಹು ಸಮರ್ಥ 
ನಾದವನು. ೨. ಕೃಷ್ಣನ ಮಗ; ಮನ್ಮಥ ; ಕಾಮ: “ ಪ್ರದ್ಮುಮ್ನಃ, 
ಮಕರಧ್ವಜಃ , ,, ಮನೋಭವಃ-ಈ ೨೮ ಕಾಮದೇವನ ವೆರ್‌” 
(ಹರಿಯ: ೩-೩೩) ; ಉಳಿದ ಪ್ರದ್ಮುಮ್ನ ಗದ ಸಾಂಬನನಿರುದ್ಧ ನಿಶಠಶಠ 
ನಕ್ರೂರ ಸಾತ್ಕಕಿ ಪ್ರಮುಖಯಾದವರಲಿವನ್ಮಿ ಕೂಡೆ ಬರಲಿ (ಕ್ಮ ಳಾ. ೩-೨)- 
೩, [ವಿಶಿಷ್ಟಾ]ವ್ಯೂಹರೂಪನಾದ ನಾರಾಯಣನ ನಾಲ್ಕು ವ್ಯೂಹ 
ಗಳಲ್ಲಿ ಒಂದು ; ಔನಾರಾಯಣನಂ ಪರ, ವ್ಯೂಹ, ವಿಭವ; ಅಂತ 
ರ್ಯಾಮಿ. ಮತ್ತು ಅರ್ಚಾವತಾರ ಎಂಬ ಐದು ಪ್ರಕಾರ ಉಳ್ಳವ 
ನಾಗಿದ್ದಾನೆ. ವ್ಯೂಹ. ಎಂದರೆ ಪರನೇ ಉಪಾಸನೆಗೋಸ್ಕರವೂ 


ಜಗತ್ತೃಷಪ್ಪಿ ಮೊದಲಾದುವುಗಳಿಗೋಸ್ಕರವೂ ವಾಸುದೇವ 
ಸಂಕರ್ಷಣ, ಪ್ರದ್ಯುಮ್ನ. ಅನಿರಂದ್ಧ ಎಂಬ ಭೇದವನ್ನು 


ಹೊಂದುವ ರೂಪ. ಪ್ರದ್ಯುಮ್ನನಂ ಐಶ್ವರ್ಯ ಮತ್ತು ವೀರ್ಯ್‌ 
ದಿಂದ ಪರಿಪೂರ್ಣನಾಗಿರುತ್ತಾನೆ : ವ್ಯೂಹ ಎಂದರೆ . .'. ವಾಸುದೇವ, 
ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ಭೇದವನ್ನು - ಹೊಂದುವ 
ರೂಪ (ಕತ್ತ. ೬೯): [ಸಂ.) 

ಪ್ರದ್ಯುಮ್ನಗೋತ್ರ (ನಾ). ೧. ಪ್ರಸಿದ್ಧವಾದ ವಂಶಕ್ಕೆ ಸೇರಿದವನು. 
ನಿ, ಮನ್ಮಥಸಮಾನನಾದವನು. ೧, ಪಿ: ಎಳಸತ್ಕಳಾಧರಸಖಂ 
ಪ್ರದ್ಮುಮ್ನಗೋತ್ರಂ  ರಮೋತ್ಸವಧಾಮಂ  ಸುಮನೋವಿನಿರ್ಮಿತೆ 
ಸುಧರ್ಮ್ಮಂ ತಾನೆನಲ್ಮೀ ಸುಕೇಶವವುತ್ರಂಗೆಸೆವಾಚಿರಾಜವಿಧುವಿಂಗೊಟ್ಟು, 
ಪುದೇಂ ಚೋದ್ಮಮೋ (ಎಕ. ೪1, ಕೂರ, ೬೬-೩೬: 1173). [5] 

ಪ್ರದ್ಮೋಗ (ನಾ). ಹೆಚ್ಚಾದ ಪ್ರಯತ್ನ ; ಮಹಾಪ್ರಯತ್ನ: ಶಕ್ತಿ 
ಸಾಧಕನಿಂತು ರೌದ್ರವಿದ್ಕಾಶಕ್ತಿಯಂ ಸಾಧಿಪ ಪ್ರದ್ಮೋಗದೊಳ್‌ ಯೋಗಿ 
ಯಾಗಿರಲು (ಶ್ರೀರಾವಾ- ೭೦೭-೨೩೭)- [ಸಂ.3 

ಪ್ರದ್ಯೋತ (ನಾ). ೧. ಕಿರಣ; ರಶ್ಮಿ: “ರೋಚಿಃ, ಶೋಚಿಃ. ಅಭೀಜು$, 
ಪ್ರದ್ಮೋತಃ . ... ಗೌಃ-ಈ ೩೨ ರಶ್ಮಿಗಳ ಪೆಸರ್‌ ” (ತ೦ಯು. 6-49) ; 


ಪ್ರೆದ್ಯೋತನ 


ಅಂತು ಕನಕಶಾಂತಿಮುನಿರಾಜಂ ಕೇವಲಬೋಧಪ್ರ ದ್ಯೋತಕ್ಕಾದಿತ್ಯನಾಗೆ 
(ಕಾಂತಿಸ್ರು- ೯.೨೩ 5); ವಿಕ್ರನನಾಂಕಂ ಸೋಮಪ್ರದ್ಯೋತಕೀರ್ತಿ ಪ್ರಕಟಿತದಶ 
ದಿಗ್ಭಿಶ್ತಿ (ಎಳು. ೫111, ಸೊರವಿ. ೨೭೬-೩೭; 1070). ೨. ಕಾಂತಿ; ಪ್ರಕಾಶ; 
ತೇಜಸಲ್ಲ : ದಿನಲಕ್ಷ್ಮೀಕಾಂತೆ . . , ಎಯ್ತುರ್ಪಲ್ಲಿ ಕಾಲಿಂ ನವಮಣಿ 
ಮಯಮಂಜೀರಕಂ ನುಣ್ಣುತಂ ತೀವಿ ನಿಜಪ್ರದ್ಯೋತದಿಂ ಪಶ್ಚಿಮಶಿಖರಿ 
ಶಿರೋಭಾಗದೊಳ್‌ ಬಿಟ್ಟುದೆಂಬಂತಿನಬಿಂಬಂ ರಂಜಿಸಿತ್ತಸ್ತಮಯಸಮಯ 
ದೊಳೀ ಮುಕ್ತಪಾದಾವಲಂಬಂ (ಉಾರಂತೂ. ೩೦೭) ; ಕಾಂತಾಕಪೋಲೇಂದು 
ನವಪ್ರದ್ಯೋತಮಂ ಮುಂ ತಳೆಯೆ ಹಿಮಕರಂ ಪಿಂತೆ (ರಾ8ಕೇ. ೯-೪೪). 
[ಸಂ.] 

ಪ್ರದ್ಯೋತನ (ನಾ). ಸೂರ್ಯ; ರವಿ: “ಆದಿತ್ಯಃ. ಸವಿತಾ. ಸಹಸ್ರ 
ಕರಣಃ. ಪ್ರದ್ಯೋತನಃ . . . ತ್ರಯಾತನುಃ -ಈ ೪೭ ಆದಿತ್ಯನ ವೆಸರ್‌” 
(ಶರಾಯು- ೭-೩೩). [ಸಂ. 


ಪ್ರದ್ಯೋತಿ (ನಾ). ಬೆಳಕು; ಕಾಂತಿ; ಪ್ರಕಾಶ: ತಳಿರ್ದೊಂಗಲ್‌ 


೬೦೭ 


ಪ್ರಧಾನಿಕೆ 


ಗಳು ೫, ಇಂದ್ರಿಯಗಳು ೧೧. ಪುರುಷ ೧- ಹೀಗೆ ಇಪ್ಪತ್ತೈದು 
ತತ್ತ್ವಗಳ: ಉಕ್ತವಾಗಿವೆ ; “ಪ್ರಕೃತಿಯಲ್ಲಿಯುಂ ಪ್ರ ಧಾನವೆಂಬುದು” 
(ಹರಾಯು. ೧೩೩-೧೬) ; ಅಚೇತನವಾದ ಪ್ರಧಾನದಿಂದಾಗಲಿ, ಅಣುಗಳಿಂದಾ 
ಗಲಿ ... ಜಗತ್ತಿನ ಉತ್ಪತ್ತಿಯೇ ಮುಂತಾದದ್ದು ಆಗಿರಬಹುದೆಂದಿಟ್ಟು 
ಕೊಳ್ಳುವುದಕ್ಕೆ ಆಗಲಾರದು (ಬ್ರಹ್ಮಾ. ೨). ೬. ಪರಮಾತ್ಮ ; 
ದೇವರು. ೭. ಬಂದ್ಧಿ ; ಪ್ರಜ್ಞೆ : “ ಪ್ರಧಾನಂ, ಪರಮಾತ್ಮ, ಬುದ್ಧಿ, 
ಮೂಲಪ್ರಕೃತಿ, ಪ್ರಧಾನಿ, ಮಂಖ್ಯನಾದವನು. ಸಾಂಖ್ಯ ಜಗತ್ಕಾರಣ ” 
(ಸಿರ್ಕಾಂತಿ. ೪೦4). ೮. ರಾಜನಿಗೆ ಮುಖ್ಯಸಹಾಯಂಕನಾದ 
ಹಿರಿಯ ಅಧಿಕಾರಿ ; ಮಹಾಮಾತ್ರ : “ ಮಹಾಮಾತ್ರಃ , 
ಪ್ರಧಾನ೦ -೨ ಅರಸನ ಬಳಿಯಲ್ಲಿ ಅಧಿಕಾರಿಗಳಾದ “ದೊಡ್ಡ ಮನುಷ್ಯರಿಗೆ 
ಹೆಸರುಗಳು. ದಳವಾಯಿ ಮುುಂತಾದವರಿಗೂ ಹೆಸರುಗಳು” (ಸಿದ್ಧಾಂತಿ. ೨೩೬); 
ಮಂಡಲಿಕ-ಹಾಸಾವಂಂತ ಮಂತ್ರಿ ಪ್ರ ಧಾನಪುರೋಹಿತಾಂತರ್ವಂಶಿಕಾದಿ 
ಪರಿವಾರಪರಿ`ಸೃತಂ (6ರಿಫು- ೨-೨ ವ): ಪಿರಿಯರಸಿ ಕಂಚಲಮಹಾದೇವಿಯರ 


ಪುದಿದಂದದಿಂದಿರೆ ತಳಪ್ರದ್ಯೋತಿಯಿಂದುದ್ಧಮೋಜ್ವಳದಾಮಂ ತದುದಾರ ಸವಿತಾಸದಲ್‌ ಸಮಸ್ತಪ್ರಧಾನವೆಲ್ಲರುಮಿರೆ (ಸೌಂ x; 
ಸೌರಭಚಯಂ ಸುಯ್ಗಂಪಿನಿಂದಾವಗಂ ದಳವೆ ಹುತ್ತಿರೆ (ಕಂದ್ರಫು- ೦-೧೩೨): | 26 ೪-೩೧; 1072). * ಅಷ್ಟಾದಶಪ್ರಧಾನ ' ಪರಾ. ೯. ಒಂದು 
[ಸಂ. ಪ್ರದ್ಯೋತಿಸ್‌] ಬಗೆಯಂ ಆಭರಣ : ಅಶ್ವರತ್ನದ ಆಭರಣದ ಲೆಖ್ಕಾ - . - ೫ ಹಿಡಕಿ ೪ 


ಪ್ರದ್ರಾವ (ನಾ). ೧. ಓಡುವುದು; ವೇಗವಾದ ಚಲನೆ, ೨. ಹಿಂಜರಿದಂ 
ಓಡಿಹೋಗುವಿಕೆ; ಪಲಾಯಂನ : “ಪ್ರದ್ರಾವಃ . .. ಅಪಯಾನಂ-೮ 
ಪಲಾಯನವಾಗುವುದಕ್ಕೆ ಹೆಸರು, ತಪ್ಪಿಸಿಕೊಂಡು ಓಡಿ ಹೋಗುವಿಕೆ” 
(ಸಿದ್ಧಾಂತಿ. ೨೭೦)- (ಸಂ.] 

ಪ್ರಧನ (ನಾ). ೧. ಕಾಳಗ; ಯುದ್ಧ; ಸಮರ :  ಸಮಧೀಕರಸ್ತ್ರಶಸ್ತ್ರಬಲ 
ದೊಳ್‌ ದೃಢಕಾಯದೊಳತ್ಕುದಗ್ರವಿಕ್ರಮದೊಳನಂತವೀರ್ಯದೊಳನೇಕ 
ಎಧಪ್ರಧನಂಗಳೊಳ್‌ (ಶಂಕಾಮಾ- ೦೪-೦೩೬). ೨. ಯುದ್ಧದಲ್ಲಿ ಸೂರೆ 
ಮಾಡಿದ ಲೂಟಿ, -ಕೊಳ್ಳೆ, ೩. ಹರಿದು ಹಾಕುವುದು. ೪. ಹಾಳು 
ಮಾಡುವುದಂ; ನಾಶಮಾಡಂವುದು. ೫. ಧನವಂತ; ಐಶ್ವರ್ಯ 
ವಂತ, ೬. ಒಂದು ನರಕದ ಹೆಸರು: ಪ್ರಥ[ಧ್ರನ. . . ಬಾಧೆಯೆಂ 


. ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ; ಸದ್ವಂಶಜ. 


ಪ್ರಧಾನ ೧ ಭಾಲೆ (ಎಕ. ೫1%, ನಂಜನ. ೨೯೩, ಫುಟಿ ೧೪೩ ; 2847). ೧೦. 
೧೧. ಒಳ್ಳೆಯ 
ನಡತೆ : “ ಮಂತ್ರಿ ಸತ್ಕುಲಜಂ ಸಚ್ಚರಿತಂಗಳೆಂಬಿವು ಪ್ರಧಾನಾಖ್ಯಂ ” 
(ನಾನಾರ. ೦೬೦). ೧೨. [ವ್ಮಾಕ] ಸಮಾಸದಲ್ಲಿ ಪ್ರಧಾನವಾದ 
ಅರ್ಥವನ್ನು ಕೊಡುವ ಪದ. [ಸಂ.] 


ಪ್ರಧಾನಕ್ರಿಯೆ (ನಾ). [ವ್ಯಾಕ] ವಾಕ್ಯದಲ್ಲಿರುವ ಮುಖ್ಯವಾದ ಕ್ರಿಯಾ 


ಪದ : ಕಾದುತ್ತಿಂ ಬಂದಂ . . , ಕಡೆದೊಡೆ ಪಾಲ್ಗಡಲ್‌ ವಿವಿಧವಸ್ತು 
ವನೀಯದೆ . . - ಮೊದಲನೆಯ ವಾಕ್ಯದಲ್ಲಿ 'ಬರುವುದೂ' ಎರಡನೆಯ 
ವಾಕ್ಯದಲ್ಲಿ "ಈವುದೂ' ಪ್ರಧಾನಕ್ರಿಯೆಗಳು (6೪. ೪). 

[ ಸಂ. ಪ್ರಧಾನಕ್ರಿಯಾ ] 


ಬೈದು ಮಂತ್ರಿನರಕಂಗಳಿಂ ಕೂಡಿ ಅಘೋರಮೆಂಬರಸುನರಕವಿಹುದು ಪ್ರಧಾನತೆ (ನಾ). ಪ್ರಾಮುಖ್ಯತೆ : ಹೊನ್ನಿನ ಪ್ರಧಾನತೆಯಿಂದ 
(ನಿನೇಳ.೦೬೯)- [ಸಂ.3 ಹೆಂಜೇರು ಅಥವಾ ಹೇಮಾವತಿ ಎಂಬ ಹೆಸರು ಈ ಪಟ್ಟಣಕ್ಕೆ ಬಂದಿರಬಹು 
ಪ್ರಧಾನ (ಗು). ೧. ಪ್ರವಂಂಖವಾದ; ಮುಂಖ್ಯವಾದ : ಪ್ರಧಾನ ದೆಂಬುದು ಊಹೆ (ಕೂಳಂಣ- ೬೬): `[ ಸಂ. ಪ್ರಧಾನತಾ] 


ಪುರುಷಾಧ್ಯಾಸಿತಂಗಳಪ್ಪ ಪುರಂಗಳಂಮಂ (6೦ಫು. 6-೬೩ ವ). ವ. ಶ್ರೇಷ್ಠ 30 
ವಾದ; ಉತ್ಕೃಷ್ಟವಾದ: (6). (ನಾ). ೩. ಮುಖ್ಯವಾದಂದಂ; 
ಪ್ರಮಂಖವಾದುದು : “ಅಗ್ರ್ಯ೦, ಪ್ರಧಾನಂ, ಪ್ರಮಂಖಂ, 
ಪುರೋಗಂ, ಮುಖ್ಯಂ. . . ಅಗ್ರಣೀಃ _ ಈ ೧೩ ಮುಖ್ಯಂ” (ಹರಾಯು- 
008.8); ಅಖಿಲಮಂಂತ್ರಿಮುಡಳಿಕಪ್ರಧಾನನುಮಪ್ಪ ಕುಮಾರಪಾಲಿತನೆಂಬ 
ಮಂತ್ರಿ ಮಂಖ್ಯನನಿಂತೆಂದಂ (ಕಾದಂತೂ- ೬೨); ಮರಾನವಇತಿಹಾಸದಲ್ಲಿ ನದಿ] 4; 
ಗಳ ಪಾತ್ರ ಬಹು ಪ್ರಧಾನವಾದುದು (ನನರ: ೦8): ೪. ಮುಖ್ಯವಾದ 
ನಿಯಮ : ವಚನಗಳನ್ನು ಎಧಿನಿಷೇಧ ಅರ್ಥವಾದಗಳೆಂದೂ ಪ್ರಧಾನ 
ಲಿಂಗಗಳಿಂದೂ, ಮಂಖ್ಯ ಗೌಣಗಳಿಂದೂ, ಗುರುಲಘುಗಳೆಂದೂ ಸಾಮಾನ್ಯ 
ವಿಶೇಷಗಳೆಂದೂ, ವಿಂಗಡಿಸಿಕೊಂಡು ನಡೆಯಬೇಕು (ಆರ್ಯರ. ೩೪). ೫. 
[ವೇದಾಂತ] ಜಗತ್ತಿಗೆ ಮೂಲಕಾರಣವೆಂದು ಹೇಳಲಾಗಿರುವ] (0 
ಪ್ರಕೃತಿ : ಮೂಲಪ್ರಕೃತಿ ; ಸತ್ತ್ವ, ರಜಸ್ಸು ಮತ್ತು ತಮಸ್ಸು 


ಪ್ರಧಾನಮಂತ್ರಿ (ನಂ). ೧. ವಂಖ್ಯಸಚಿವ ; ಮೊದಲ ಸಚಿವ: 
ಪ್ರಧಾನ ಅಮಾತ್ಮ : ನಿಜಪ್ರಿಯಪ್ರಧಾನಮಂತ್ರಿಮತಿವರನೊಳಂ ಸ 
ಆಲೋಚಿಸಿ (60ಶು. ೪-೮೯ ವು : ಅರಸು ಪ್ರಧಾನಮಂತ್ರಿ ಆನೆ ಸೇನೆ ಪ್ರಜೆ 
ಪರಿವಾರವೆಲ್ಲವೂ ಸತ್ತು ಅರಸಿನ ಅರಸುತನ ಕೆಟ್ಟಿತ್ತು ನೋಡು 
(ಸಿರ್ಯೇವ.. ೧೯೯-೬೭೦) . ೨. ಸಂಸದೀಯವ್ಯವಸ್ಥೆ ಯುಳ್ಳ -ದೇಶಗಳ 
ಸರ್ಕಾರದ ಕಾರ್ಯಾಂಗದ ಪ್ರಮಯಖವ್ಯಕ್ತಿ ; ರಾಷ್ಟ್ರದ ಮಂಖ್ಯ 
ಮಂತ್ರಿ : ಜವಹರಲಾಲರು ಭಾರತದೇಶದ ಪ್ರಧಾನಮಂತ್ರಿಗಳು 
ಆದರು (ಕಶಶ್ರ- ೩-೯೪). [ ಸಂ. ಪ್ರಧಾನಮಂತ್ರಿನ್‌ 

ಪ್ರಧಾನಶ್ರೇಷ್ಠಿ (ನಾ). ಪ್ರವಂಂಖನಾದ ವರ್ತಕ ; ವಂಖ್ಯ ವ್ಯಾಪಾರಿ: 
ಪ್ರಧಾನಶ್ರೇಹ್ಮಿ ಧನವಿಂತ್ರನೊಳಮಾಲೋಚಿಸಿ (ಅರಿಫು. ೪-೪೯ ನ): 

[ ಸಂ.ಪ್ರಧಾನಶ್ರೇಷ್ಮಿನ್‌ ] 
ಪ್ರಧಾನಿ (ನೂ). ೧. - ಪ್ರಧಾನಮಂತ್ರಿ ೧ : ಜೈನಪಂಡಿತನಿಗೆ ಪ್ರಧಾನೀ 
೨: 


ಮೂರು ಗುಣಗಳುಳ್ಳ ಪ್ರಕೃತಿ; p ಸಾಂಖ್ಯರೇ ಮೊದಲಾದ 
ಅನೇಕ ದಾರ್ಶನಿಕರು ಪ್ರಧಾನ ಅಥವಾ ಪ್ರಕೃತಿಯನ್ನು ತಾವು 


ಕೆಲಸ ಕೊಟ್ಟು (ಕು3ಂಂಣು: ೪-೪0). ೨. ಇ ಪ್ರಧಾನಮಂತಿ, 
ಆ ಸಮಾರೆಂಭದ ಉದ್ದಾಟನೆಯನ್ನು ಪ್ರಧಾನಿಯೆವರಂ ನೆರವೇರಿಸಿದವರು 


ಗಣಿಸಿರುವ ಇಪ್ಪತ್ತೈದು ತತ್ತ ಳಲ್ಲಿ ಮೊದಲನೆಯದು ಹಾಗೂ (ಕೂಡಿ): [ಪ್ರಧಾನ 4 ಣ್ಯ] 
ಮುಖ್ಯವಾದುದು ಎಂದು ಹೇಳಿದ್ದಾರೆ. ಪ್ರಧಾನ ೧, * ಮಹತ್ತತ್ತ್ವ! 4 ಪ್ರಧಾನಿಕೆ (ನಾ). ಪ್ರಧಾನಮಂಶ್ರಿಯ ಪದವಿ; ಪ್ರಧಾನಿಯ 


೧, ಅಹಂಕಾರತತ್ತ್ವ ೧, ಭೂತತನ್ಮಾತ್ರೆಗಳು ೫. ಮಹಾಭೂತ 


ಅಧಿಕಾರ : ತಪ್ಪದೊಪ್ಪಿಸಿ ಹೋಗು ಸಾಕಿನ್ನೊಪ್ಪದಿಂ ಭಂಡಾರದೊಡೆ 


ಪ್ರಧಾನಿತಿ ೬೦೭೧ ಪ್ರಪಂಚು 
ತನವಖಂಂ ಪ್ರಧಾನಿಕೆಯಂಂ (8ಸಫ್ರ. ೦೧-೭). [ಪ್ರಧಾನ 4 ಇಕೆ] ಹಾದಿ (ಇಂಕಾ ಕ. 90-90). ೩. ಲೌಕಿಕವಾದ ಬಾಳು; ಸಂಸಾರ: ಬಿಡೆಯಲಾ 
ಪ್ರಧಾನಿತಿ (ನಾ). ಪ್ರಧಾನನುಂತ್ರಿಯ ಹೆಂಡತಿ: ಅರಸನ ಪೆಂಡತಿ, ನಿನ್ನ ಪ್ರಪಂಚವ ನಾನು ನನ್ನೊಡಹುಟ್ಟಿದವರೆಂದ ಮೇಲೆ ಕಡುಬೇಗ 
ಅರಸಿತಿ. ಏವಂ ಪ್ರಧಾನಿತಿ, ತಳವಣ3ತಶಿ (ಕಠ್ಮಾನು- 0೪೦ ಶ್ರಯೋ). ರೆಸುವೆನೆನ್ನದೆ ನೀನಿದ ನುಡಿವರೆ (ಕರಕ. ೩೯-೦೨೯); ತಿಂಗಳಿಗೆ ಒಟ್ಟು 
[ ಪ್ರಧಾನ + - ಇತಿ ( ಆ -_ ಇತ್ತಿ) ನೂರೂ ಐವತ್ತು ಸಂಬಳ, ಪ್ರಪಂಚ ಸಾಗುವುದು ಬಿಗಿ (ಕುಂಹಿಂ. ೨೭) : 
ಪ್ರಧಿ (ನಾ). ೦. ಚಕ್ರದ ಅಂಚು ; ಗಾಲಿಯ ಸಂತತ್ತಿ.-ಪರಿಧಿ :| 8 ಪ್ರಪಂಚ ಬಿಡುತ್ತೇನೆಂದು ಪಂಚಮಹಾಪಾಪ ಹೊಂದಿಕೊಂಡ (ಗಾರ). ೪. 
“ ಚಕ್ರಧಾರಾ, ಪ್ರಧೀಃ  ನೇಮಿಃ ೨. ಈ ೩೩ ನೆತ್ತಿವಟ್ಟಗೆ ” ಮೋಸ ; ವಂಚನೆ. ೫. ಸಮೂಹ ; ಮೊತ್ತ ; ಗುಂಪು: ಅದೇ 
(ಹರಾಯು - ೭೩-೨೪೩). ೨. ಬಾವಿಯ ರಾಟೆ : “ ಅಂಧುಃ, ಕೂಪ; - ವಾನರಪ್ರಪಂಚ. ಆ ಪ್ರಪಂಚದಿಂದ ಪ್ರಾರಂಭವಾಗುವ ದೃಶ್ಯಗಳು ವೀರ 
ಈ ೨ ಬಾವಿ, ಪ್ರೋಃ. ನೇಮಿಃ (ಅದಜ ಆಟ) ” (ಹಂಾಯು. ೦೦೩-೬೨). ರಸಕ್ಕೆ ಎಡೆಗೊಡುತ್ತವೆ (ಕಾರ. 65). ಓ. ವರ್ತಮಾನ ; ಸಂಗತಿ: 
[ಸಂ.) ಅಬ್ಬದಳಾಕ್ಷಿ ಪೇಟ ಸಾಮಾನ್ಯಮೆ ಬಗೆಯ ಭವತ್ಕೇಶಪಾಶಪ್ರಪಂಚಂ 
ಪ ್ರಧ್ವಂಸ (ನಾ)- ಸಂಪೂರ್ಣ ನಾಶ : ನೃಸಿಂಹನೆನಿಪ್ಪಾಕೃತಿಯಿಂ ಹಿರಣ್ಯಕಶಿಪು 10 (ಶಂಕರಾ. ೦೨-೧೫೬): ನಾಗಶರ್ಮನಾ ಪ್ರಪಂಚಮೆಲ್ಲಮಂ ತಳಾಅನಂ ಬೆಸ 
ಪ್ರಧ್ವಂಸಮಂ ಮಾಡಿದ (ಜಗಂ. ೦-೩6); ಖಳಕವಾಪಷ್ಟವಿಧೋಗ್ರ ಗೊಂಡು (ಸುಕುವೂ- ೭೨೩೫ರ) ; ಕಂಸಕೃತಾಪಚುರಮಂ ತತ್ಸಪಂಚ 
ಕಂಟಕಕುಳಪ್ರಧ್ವಂಸದಿಂದಂ ನಿರಾಳರುಂ ... ತಾಮಾಗಿ (ಢೀನಸಂ. ಮನಟ್‌ಪೆ (ಜಗವ. 8-8 5) . ವಿ. ವಿವಿಧತೆ; ವೈವಿಧ್ಯ; ಭಿನ್ನತೆ; 
೨-೨). [ ಸಂ.] ವೈಚಿತ್ರ್ಯ. ೮. ಎಭಜನೆ ; ವಿಶ್ಲೇಷಣೆ. ೯. ಆವಿರ್ಭಾವ; 
ಪ್ರಧ್ವಂಸನ (ನಾ). ೧. ಸಂಪೂರ್ಣನಾಶ ಮಾಡುವಿಕೆ ;, ಪೂರ್ತಿ ತೋರಿಕೆ. [ಸಂ. 
ಹಾಳುಮಾಡುವಿಕೆ : ಅಘಕುಲಪ್ರಧ್ವಂಸನೋಪಾಯವಮಂ ಬಗೆಯುತ್ತೂಂ].15 ಪ್ರಪಂಚಜ್ಞಾ] ನ (ನಾ) . ಲೌಕಿಕಜ್ಜಾ ನ; ವ್ಯವಹಾರಜ್ಞಾ ನ: ದೇವರು 
(ಸುಕುವೂ- ೦-೩); ಆಚಾರ್ಯರ್‌ ತಾಮೆಮಗೀವರಕ್ಕೆ ದುರಿತಪ್ರಧ್ವಂಸ ನಿಮಗೆ ವಿವೇಕ ಕೊಟ್ಟಿದ್ದಾನೆ. ಪ್ರುಪಂಚಜ್ಞಾನವಿದೆ (ರೇವಹೆಂ- ೭೨). 
ನೋಪಂಯವಂಂ (ಕಸಂ. ೧-೬). ೨. ಹಾಳು ಮಾಡುವವನು. [ಸಂ.] 


[ ಸಂ.) 
ಪ್ರಧ್ವಂಸಾಭಾವ (ನಾ.) [ದ್ವೈತ] ನಾಲ್ಕು ಬಗೆಯ ಅಭಾವಗಳಲ್ಲಿ 
ಒಂದರ; ವಿನಾಶ ಹೊಂದುವ ಅಭಾವ : ಪುಟ್ಟದ ಘಟನೊಡದ ಬಳಿ 
ನ್ನಿಲ್ಲವೆಂಬುದೇ ಪ್ರಧ್ವಂಸಾಭಾವವೆನಿಸುವುದು (ವಕ. 34): ಈ ಅಭಾವ 
ವೆಂಬುದು ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಕಂತಾಭಾವ, ಅನ್ಕೋನ್ಮಾ 


ಭಾವವೆಂದು ನಾಲ್ಕು ಪ್ರಕಾರ (ಏಂರಸಾ- ೧೪). [ಸಂ.] 
ಪ್ರಧ್ವಾನ (ನಾ). ದೊಡ್ಡ ಶಬ್ದ,-ಧ್ವನಿ,-ಮೊಳಗ:: ವನಧಿಪ್ರಧ್ವಾನದಿಂ 
ಮಂಗಳಪಟಹರವಂ ಪೆರ್ಚೆ (ಶಂಶರಾ. ೦೪-೦೮); ನಿನ್ನೊಳ್ಳುಣಂಗಳ 


ನಾಲೋಳಮದಾಳಿ ಮಂದ್ರಮಧುರಪ್ರಧ್ವಾನದಿಂ ಪಾಡಿದಳ್‌ (ಎಳ. ೪12. 

ಪಟುಪ್ರಧ್ವಾನವುಂ ಬೀಅದುವು ಕಹಳೆಗಳ್‌ 
(ರಾಜೀ. ೬-೦೭)- [ಸಂ.] 

ಪ್ರನವ (ಗು), ತೀರ ಹೊಸ ; ಬಹಳ ನವೀನವಾದ : ಮನಸಿನ 
ಮಾತಿದು ಮನದಂತಾದರೆ ಪ್ರನವಸುಮಂಗಲಿಯಾಗುವೆನು (ನನಲ್ಲ. ೩೦-೩)- 
[ಸಂ. (ಪ್ರ--ನವ). / ೧ ವ್ಯಾ£ರಣದ ನಿಯಮದ ಪ್ರಕಾರ ಇದು ಅಶುದ್ಧ 
ರೂಪ] 

ಪ್ರನಾಳ (ನಾ). ರಾಸಾಯನಿಕಪರೀಕ್ಷೆಯ ಪ್ರಯೋಗ ಮುಂತಾದುವು 
ಗಳಲ್ಲಿ ಬಳಸಂವ ಗಾಜಿನ ಕೊಳವೆ : ಹೀಲಿಯಂ ತುಂಬಿದ ಪ್ರನಾಳವನ್ನು 
ಹೀಲಿಯಂ ಪಾತ್ರೆಯ ಮೇಲೆ ಹಿಡಿದಾಗ ಪ್ರನಾಳದ ಹೀಲಿಯಂ ಗೋಡೆಯ 
ಅಂಚಿನಲ್ಲಿ ಹರಿದು ಪಾತ್ರೆಗೆ ಬೀಳುತ್ತದೆ (ಕಂಳೋ- 3. ೨೩೬). 

[ಸಂ. ಪ್ರನಾಲ] 

ಪ್ರನಾಳಶಿಶು (ನಾ). ಭ್ರೂಣವನ್ನು ವೈಜ್ಞಾನಿಕವಾಗಿ ಗಾಜಿನ 
ಪಾತ್ರೆಯಲ್ಲಿ ಮೊದಲು. ವೃದ್ಧಿ ಪಡಿಸಿ, ನಂತರ ತಾಯಿಯಂ ಗರ್ಭದ 
ಮೂಲಕ ಜನಿಸಂವಂತೆ ಮಾಡುವ ಶಿಶು, [ಸಂ. ಪ್ರನಾಲಶಿಶು. / p 
ಇದು ಇಂಗ್ಲಿಷಿನ "7686-19 bುಷbುy' ಎನ್ನುವುದರ ಅನುವಾದ] 

ಪ್ರಪಂಚ (ನಾ). ೧. ಹರವು ; ವಿಸ್ತಾರ : “ವ್ಯಾಸಃ, ಪ್ರಪಂಚಃ, 
ವಿಸ್ತಾರ: ಈ ೩ ಹಿಲಿದು ಮಾಡುಹ” (ಹಲಾಯು. ೦೨೬-6೧); ಪ್ರಪಂಚ 
ವೆಂದರೆ ವಿಸ್ತಾರ (ಕನ. 88). ೨. ಜಗತ್ತು; ವಿಶ್ವ; ಲೋಕ : 
ಪ್ರಪಂಚವು ಮುಳುಗಿಹೋದರೂ ಅದನ್ನು ಮತ್ತೊಬ್ಬರಿಗೆ ಕೊಟ್ಟಾನೇ ? 
(ಕಂ. ೨೫) ; ಕಲೆಯ ಪ್ರಪಂಚದೊಳಿಂತೆನಗವರಾದಿಗುರುವಾಗಿ ತೆರೆದರು 


ಸಾಗರೆ. ೦೦೯-೪೦ ; 1042); 


20 


|ಪುಪಂಚನ (ನಾ). ಹರಡುವುದು ; 


36 


ಪ್ರಪಂಚತೆ (ನಾ). ಮೋಸ ; ವಂಚನೆ ; ಸತಿಯರಲ್ಲಿಯ ಪ್ರಪಂಚತೆಯ 
ನೆಲವನು ಕಾಣುತ . . , ಕ್ಷಿತಿಯೊಡೆತನವ ಬಿಟ್ಟತಿಸೀಗದಿಂದ ವಿರತಿದಾಳಿ 
ಪೋದೊಲಿದಲ್ಲ (ನೋಳಿಮಾ - 3-೦೯): [ಸಂ. ಪ್ರಪಂಚತಾ) 

ಎಸ್ತರಿಸಂವುದಂ ; ಅರಳಂವುದಂ ; 
ಅಮಿತಪ್ರಪಂಚನಾಕುಂಚನಾವರ್ತನಕ್ರವಾವೆ ವಿಶ್ವಚರಿತ್ರೆ (ಮಂಕುಕ. ಇ0)- 

[ಸಂ.) 

ಪ್ರಪಂಚಿ (ನಾ). ೧. ಸಂಸಾರದಲ್ಲಿ ಆಸಕ್ತನಾದವನು ; ಲೌಕಿಕವ್ಯಕ್ತಿ 
ವಿ. ಮೋಸಗಾರ ; ವಂಚಕ : ತನು ಮನ ಧನದಲ್ಲಿ ವಂಚನೆಯಳ್ಳ 
ಪ್ರಪಂಚಿಯ ಮನೆಯ ಕೂಳು ಶುನಕನ ಬಾಯ ಎಲುವ ಪ್ರತಿಶುನಕೆ 
ತಿಂದಂತೆ (ರೇಡಾವ. ೩೦-೩೩): ನುಡಿದು ಹುಸಿವ ನಡೆದು-ತಪ್ಪುವ ಪ್ರಪಂಚಿಯ 
ನೊಲ್ಲ ಕೂಡಲಸಂಗಮದೇವ (ಐಸನ. ೨೩೭). ಹಿ. ವ್ಯವಹಾರಕುಶಲ 
ನಾದವನು. [ಸಂ. ಪ್ರಪಂಚಿನ*] 


ಪ್ರಪಂಚಿಸು (ಕ್ರಿ). ವಿವರಿಸಂ ; ವಿಸ್ತಾರವಾಗಿ ತಿಳಿಸು : ಕ್ರಿಯಾಕರ್ಮ 


ಮೆಂಬುದು ಅರ್ಹ ಶ್ಲಿದ್ಧಾಚಾರ್ಯಬಹುಶ್ರು ತಸಾಧುವೂಜಾಕ್ರಿಯೆಯಂ 
ಪ್ರಪಂಚಿಸುಗುಂ (ತತ್ತ್ವ ಶ್ರ- ೬೩); ಇಂತು ಪಂಚಾಶ್ಚರ್ಯಮಂ ಪ್ರವಂಚಿ 
ಸುತ್ತುಮಿರೆ (ರಾರು. ೬-೨0) ; ಸಂಧಿ... ಅವ್ಮಯವೆಂಬಷ್ಟ 


ಪ್ರಕಾರಮಂ ಪ್ರಪಂಚಿಸುವ ವ್ಯಾಕರಣದೋಷಮಿಲ್ಲದೆ (ಏಕೀ. 334). 
| [ಪ್ರಪುಚ - ಇಸ್ಕು] 

ಪ್ರಪಂಚು (ನಾ). ೧. ವ್ಯಾಪ್ತಿ; ವಿಸ್ತಾರ: ಸಂಚುವ ಸತೀಜನದೊಳಂಗಭವ 
ಕೇಳೀಪ್ರಪಂಚುವರನೊಳ್ಗಮನಿಸಿ (ಕೈ ಏಳಾ. ೨೬-೧೦). ವಿ. ಲೌಕಿಕವಾದ 
ಬದುಕಂ ; ಸಂಸಾರ : ಪ್ರಪಂಚಿನ ಡಂಬಿನಲಿ ಎನ್ನನೊಂದು ರೂಹು 
ಮಾಡಿ ನೀವಿರಿಸಿದಿರಿ (೧46.30). "ಪ್ರಪಂಚುಜೀವಿ' ಪರಾ. ೩. ಮೋಸೂ 
ವಂಚನೆ : ಸಟೆಯಿಲ್ಲದಂತೆ  ಪ್ರಪಂಚುವಿಲ್ಲದಂತೆ ವೈಶಿಕವಲ್ಲದಂತೆ 
ನಡೆಸಯ್ಕಾ ಲಿಂಗತಂದೆ (ಬಸನ. 1” ; ಪ್ರಪಂಚಿಲ್ಲದುಆ್‌ ತೂಗಿದಾ ಬಯಲ 
ಲಿಂಗಣನ ಚರಣಾಂಬುಜಕ್ಕೆ ಶರಣು (0850. ೩6೩೬) ; ಸವಿನೋಟಿ 
ದೊಳ್ಳಂಚು ನಗೆಯೊಳ್‌ ಪ್ರಪಂಚು . . . ಗಣಿಕೆಯರ ತಂಡಮಾ ತೆಆಧೆ 
ಚೆಲ್ವಂ. ಪಡೆದುದು (ಕೈಬಳಾ. ೬೩೪)- ೪. ಮಾಯೆ; ಮೋಹ: 
ಮಣ್ಣು ದೇಹ ಹೊನ್ನು ಪ್ರಾಣ ಹೆಣ್ಮು ಸರ್ವಪ್ರಪಂಚು  (ನೋಳಮಾ. 


೪8-೦೮೮) ; ಪ್ರಾಣಲಿಂಗವಾದ ಶರಣಂಗೆ ಪ್ರಪಂಚಿನ ಕುಣಿಹಿಲ್ಲ (ಅಖಂಡ. 


ಪ್ರಪಂಚುಜೀವಿ 


00೬-೪). ೫. ಜೀವಿ: ಬದುಕುವ ವ್ಯಕ್ತಿ (?) : ಕುಸುಮಬಾಣ 
ಪ್ರಪಂಚುಗಳತಿರಹಸ್ಯದಿಂದೊಸೆದು ತಮ್ಮುಪವಲ್ಲಭರನಗಲ್ಲು ಮನೆಗೆಯ್ದಿ 
ಪೋಪ ಜಾರೆಯರೆಸೆದರು (ಕೋಳಿ. ೪-೬0. 'ಪರಪಂಚ' ಪರಾ. 
(೭ಸಂ. ಪ್ರಪಂಚೆ] 

ಪ್ರಪಂಚುಜೀವಿ (ನಾ). ಲೌಕಿಕಜಗತ್ತಿನಲ್ಲಿ ಆಸಕ್ತಿ ಇರುವವನು; 
ಲೌಕಿಕವ್ಯಕ್ತಿ : ಜೀವನೋಪಾಯಕ್ಕೆ ಪರಮಾರ್ಥವನು ಅಲ್ಲ ಎಂಬ 
ಪ್ರಪಂಚುಜೀವಿಗಳ ಮೆಚ್ಚನು ಕಾಣು (ಸಿರ್ಯೇನ- ೫೬-೧೬೫). 

[ಪ್ರಪಂಚು 4 ಜೀವಿ] 

ಪ್ರಪಂಚುಭಾವ (ನಾ). ಇಹಲೋಕದ ಆಸಕ್ತಿ : ಲೌಕಿಕಭಾವ: ಈ 
ಹೊನ್ನು ಹೆಣ್ಣು ಮಣ್ಣು ಎಂಬಿವು ಪ್ರಾಣಂಗೆ ಪ್ರಪುಚುಭಾವವೆಂದಟ*ದು 
(ಸಿರ್ಯೇವ: ೪9-೨೪೫). [ಪ್ರಪಂಚು + ಭಾವ್ಯ) 

ಪ್ರಪತ್ತಿ (ನಾ). ೧. ಮರೆಹೊಗುವಿಕೆ ; ಆಶ್ರಯಿಸಂವುದು : ರಿಪುಜಯ 
ಕಾರಣಶರಮಂ ಪ್ರಪತ್ತಿಯಿಂ ಪಡೆವೆಂ (ಕಟಕಂ. ೨-೦೦೭) - ೨. [ವಿಶಿಷ್ಟಾ] 
ಮೋಕ್ಷಸಾಧನೆಯ ಮಾರ್ಗಗಳಲ್ಲಿ ಒಂದು ಬಗೆ ; ಶರಣಾಗತಿ; 
p ಆಳ್ವಾರರ ಕಾಲದಲ್ಲಿ ಆರಂಭವಾದ ಈ ಸಂಪ್ರದಾಯಕ್ಕೆ 
ಶ್ರೀವೈಷ್ಣವರಲ್ಲಿ ಒಂದು ವಿಶಿಷ್ಟಸ್ಥಾನವಿದೆ : ಜೀವಸಾಮಾನ್ಯವೂ 
ಪ್ರಪತ್ತಿ ಎಂಬ ಮಾರ್ಗದಿಂದ ಆಯಾ ಜನ್ಮದಲ್ಲೇ ಮೋಕ್ಷವನ್ನು ಹೊಂದ 
ಬಹುದು (ಹಂದ: ೨೬೦) ; ಈ ಪ್ರಪತ್ತಿಯು ಆರ್ತಪ್ರಪತ್ತಿ, ದೃಪ್ತ 
ಪ್ರಪತ್ತಿ ಎಂದು ಎರಡು ಬಗೆಯಾಗಿರುತ್ತದೆ (ಕಾಕರ. ೨೬೪). ([ಸಂ.) 

ಪ್ರಪತ್ತಿಮಾರ್ಗ (ನಾ). ಶರಣಾಗತಿಯ ಮಾರ್ಗ: ರಾವಾನುಜರಿಂದ 
ಪ್ರಪತ್ತಿ ಮಾರ್ಗಕ್ಕೆ (ಭತ್ತಿಪಂಥಕ್ಕೆ) ದೊರೆತ ಪುರಸ್ಕಾರದಿಂದಾಗಿ ಹಾಗೂ 

-  ರಾಜಿಶ್ರಯದಿಂದಾಗಿ, ಅನೇಲರು ಈ ಭಕ್ತಿಪಂಥವನ್ನು ಹಿಡಿದರು 

(ಕೀಳ. ೩8) ; ಇವೆಲ್ಲಕ್ಕಿಂತಲೂ ಪ್ರಪತ್ತಿಮಾರ್ಗವು ಶ್ರೇಷ್ಠತಮವಾದ 
ಮಾರ್ಗವೆಂಬುದನ್ನೂ ಶ್ರೀಚಿಕ್ಕದೇವಠಾಜರ ಬಿನ್ನಪದಲ್ಲಿ ಹೀಗೆ ವರ್ಣಿಸಿದ್ದಾರೆ 
(8ಾಂಶೇೇ- 86). [ಸಂ.] 

ಪ್ರಪತ್ರ (ನಾ). ಅರ್ಜಿಯ ನಮೂನೆ ; ಅಭ್ಯರ್ಥಿಪತೃ್ರದ ನಮೂನೆ : 
ಭಾರತಸರ್ಕಾರದಿಂದ ವಿಧಾಯಕವಾದ ಪ್ರಪತ್ರದಲ್ಲಿ ಅಥವಾ ರೀತಿಯಲ್ಲಿ 
ಆವೇದನಪತ್ರವನ್ನು. . .ರಿಜಿಸ್ಟರು ಮಾಡಿಸಿಕೊಂಡಿದ್ದ ಪಕ್ಷದಲ್ಲಿ ಆತನು 
ಭಾರತದ ನಾಗರಿಕನೆಂಬುದಾಗಿ ಭಾವಿಸತಕ್ಕುದು (ಕಾರಾನ. ೬). [ಸಂ.] 

ಪ್ರಪದ (ನಾ). ೧. ಪಾದದ ಅಗ್ರಭಾಗ. “ಮುಂಭಾಗ ; ಕಾಲಿನ 
ತುದಿ : “ಪಾದಾಗ್ರವಂತದಕ್ಕು ಪ್ರಪದಂ” (ಕಚ್ತುಕೋ. ೬೭-೩) : ವಸುಧೆ 
ಪದತಳದಲ್ಲಿ ಪ್ರಪದದಲಿ ಶಕ್ರನಜನೆಸೆವ ಜಂಘೆಯಲಿ (ಊಕ್ಕ ಫು: ೦-೬-೦೨) ; 
ಪೋಗಿ ಚರಣಂಗಳಿಗೆ ನಮಿಸಿ ಬರುವೆನಗ್ರಜವೆರಸಿ ಪ್ರಪದಾಕಲಂಕನೆನಿಸಿ 
ಪರಿಪೂರ್ಣದಯೆಯಿ೨ಂದ ಪಾಲಿಸುವುದು 
೨. ಹೆಬ್ಬೆರಳಿನ ತುದಿ. [ಸೆಂ.] 

ಪ್ರಪದ್ಮ (ನಾ). ಉತ್ಕೃಷ್ಟವಾದ ಕಾವ, : ಸಕಲವಿಬುಧಹೃದ್ಕಂ ಸಮಂತೀ 
ಪ್ರಪದ್ಮಂ (ಗಂ: 0-33) [ಸಂ.) 

ಪ್ರಪನ್ನ (ನಾ). ಮರೆಹೊಕ್ಕವನು ; ಶರಣಾಗತನಾದವನಂ : ಪ್ರಪನ್ನ 


( ತಂಕಾರಾ. ೨-೨೪-೨೭ ). 


ರಪ್ಪವರ್ಗೆ ಸಕಲಸಾಂಸಾರಿಕದುಃಖನಿವೃತ್ತಿ (ಗೀಕಗೋ. ೫೪-೩ ವ); 
ಪ್ರಪನ್ನನು ಸರ್ವಸಂಗಪರಿತ್ಯಾಗ ಮಾಡಿ ಅನನ್ಮಗತಿಕನಾಗಿ, ಭಗವಂತನನ್ನು 
ಆಶ್ರಯಿಸಿದವನು (ಕಾಠಕ್ಕ್ಮ- ಚಂ). [ಸಂ.] 

ಪ್ರಪನ್ನತ್ವ (ನಾ). ಶರಣಾಗತಿ. [ಸಂ.) 


ಪ್ರಪನ್ನೆ (ನಾ). ಹೊಂದಿದವಳು ; ಪಡೆದವಳು : ಅಪರಾಜಿತಪ್ರಸಾದ 
ಪ್ರಪನ್ನೆಯಾ ಕನ್ನೆ (ಕಾಂತು. 9೪-೩೩) ; ಬಾಯಲಾದಾ ಪಳವಿಸುತ್ತಂ 
ಮೂರ್ಛಾಪ್ರಪನ್ನೆಯಾಗಿ (ಕಾದಂ. ೬೪೦). [ಸಂ. ಪ್ರಪನ್ನಾ] 

ಪ್ರಪಾಂಗನೆ (ನಾ). ಪಥಿಕರಿಗೆ ನೀರು ಕೊಡುವ ಅರವಟ್ಟಿಗೆಯಲ್ಲಿರುವ 


೬೦೭೨ 


ಪ್ರಪಾಶಾಲೆ 


ಹೆಂಗಸಂ : ಲಾವಣ್ಯತೋಯಮನಾಲೋಕನವತಾತ್ರದಿಂ ಮಂದು 
ಪಾಂಧಥಶ್ರೇಣಿ ನೀರಟಕ್ಕೆಯಂ ಶ್ರಮಮಂ ತೀರಮೆಯಂ ಪ್ರಪಾಂಗನೆಯರಂ 
ಕಣ್ಣಾವುವಾ ದೇಶದೊಳ್‌ (ಶಂ09ರತಿ. ೦-೦೦೩) - (ಸಂ. ಪ್ರಪಾಂಗನಾ] 
ಪ್ರಪಾಂಥ (ನಾ). ಪ್ರಯಾಣಿಕ ; ದಾರಿಹೋಕ : ಪುಪ್ತಚಾಪಾಸ್ತ್ರಟಂಕಾರ 
ರವೋದ್ಧಿನ್ನಪ್ರ ಪಾಂಥಪ್ರಕರಹೃದಯರಕ್ಕಾಂಬುಗಳ* ಕೂಡೆ ಮಾರ್ಗಾಂತರ 
ದೊಳ್‌ ಸೂಸುತ್ತಿರಲ್‌ ಬಂದುದು ಶಿಶಿರನೃಪೋದ್ಯತೃತಾಂತಂ ವಸಂತಂ 
(ಉರಂಪೂ- ೭೨೦). [ಸಂ.] 
ಪ್ರಪಾಕಳಾಪ (ನಾ). ಅರವಟ್ಟಿಗೆಯ ಕೆಲಸ : ನಿರುಪಮ ಪ್ರಪಾಕಳಾಪ 
ಪ್ರಕನಂಡಮಂಡಪಂಗಳಲ್ಲಿ (೫ರತ್ರ. ೧-೮೯ ೮). [ಸಂ. ಪ್ರಪಾಕಲಾಪ] 
ಪ್ರಪಾಠಕ (ನಾ). ಗ್ರಂಥದ ಒಂದು ಭಾಗ ; ಅಧ್ಯಾಯ, ಪ್ರಕರಣ, 
ಸಂಧಿ ಇತ್ಯಾದಿ: ಛಾಂದೋಗ್ಯದ ಕಡೆಯ ಪ್ರಪಾಠಕದಲ್ಲಿ ಇಂದ್ರ 
ಎರೋಚನನ ಉಪಾಖ್ಯಾನವು ಬಂದಿದೆ (ಕಾರರ- 90). [ಸಂ.) 
ಪ್ರಪಾಣ (ನಾ). ಕುದುರೆಯ ಮೇಲ್ದುಟಿಯ ಒಳಭಾಗ : ಮೇಗಣ 
ತುಟಿಯ ಮುಂದುಗಡೆ ಪ್ರಪಾಣ (8ಕ್ಕಟೀ. 86-೧೨). [-ಸಂ. ಪ್ರಪೂನ] 
ಪ್ರಪಾತ (ನಾ). ೧. ಕಡಿದಾದ ಕೊರಕಲು ; ಕಣಿವೆ: ಎಜಯಾರ್ಧ 
ಪರ್ವತದ ಕಾಂಡಕಪ್ರಪಾತಗುಹೆಗಭಿಮುಖನಾಗಿ (ಕಾಠಿಫ್ರಿ- ೦೦-೬೬ರ). 
೨. ತಡಸಲು ; ಜಲಪಾತ. ೩.: ಆಕ್ರವಂಣ ; ಮುತ್ತಿಗೆ: ದಾಳಿ: 
“ಅವಸ್ಕಂದಃ, ಪ್ರಪಾತ ಈ ಎರಡು ದಾಟಿ” (ಹರಾಹು- ೬೪-೨೪೯೪) : 
' ಪವನಪ್ರಪಾತಚಲಿತಕಲ್ಲೋಲಮಾಲೆಯಿಂ (೫೩6. ೨-6 ನ): ೪. ದಂಡೆ: 
ತೀರ ; ದಡ: “ತೀರಂ, ಕೂಲಂ, ತಟಂ, ಕಚ್ಚಃ, ಪ್ರಪಾತಃ, 
ರೋಧಃ-ಈ ಆಅ ತೊಲಕಿಯ ತಡಿ” (ಶರಾಯು. ೧೦೦-೪೩) ; ಹಿಮ 
ವತ್ಚರ್ವತದ ಸಿಂಧುಪ್ರಪಾತಮನೆಯ್ದಿ (ಅರಿಫು- ೦೩-೬೭ ವ). [ಸಂ.] 
ಪ್ರಪಾನ (ನಾ). ೧. ಕುಡಿಯುವುದು. ೨. ಪ್ರಪಾಣ ; 
ಉತ್ತರದೋಷ್ಮದ ನಡುವದು ಬಿತ್ತರಿಪ ಪ್ರವಾನಮೆಂಬ ಪೆಸರಾ ಪ್ರಪಾನ 
ದುತ್ತರಪ್ರೋಥಮದಕ್ಕುಂ (ಅಕ್ಕಕಾ. ೯-೦೨)- [ಸಂ.] 
ಪ್ರಪಾಪಾಲಿಕೆ (ನಾ). ನೀರನ್ನು ಒದಗಿಸುವವಳಂ ; ಅರವಟ್ಟಿ ಗೆಯಂನ್ನು 
ನಡೆಸುವವಳಂ : ಕೆಯೊಲಗಾವ ಪಾಮರಿಯರುಂ ಮಾರ್ಗಪ್ರ ಪಾಪಾಲಿಕಾ 
ಜನಮುಂ... ಪ್ರರವರವ್ಯಾವರ್ಣನಕ್ಕಾಸ್ಟದು (ಸೂಕ್ತಿಸು. 9-0) 
ಅಷ್ಟರಲ್ಲಿ ಸವಿತಾಪದ ಅರವಂಟಿಗೆಯ ಪ್ರಪಾಪಾಲಿಕೆ ಅಲ್ಲಿಗೆ ಬಂದು . . 
ಹರಿವಾಣವನ್ನು ಎದುರಿಗಿಟ್ಟಳು (ರೂರೇಶಾ. ೦೨೯ ). 
(ಸೆಂ. ಪ್ರಪಾಪಾಲಿಕಾ) 
ಪ್ರಪಾಪ್ರಣಯಿನಿ (ನಾ). ಪ್ರಪಾಂಗನೆ : ಪಾಂಥರ್‌ . . . ದಿಟ್ಟಿ 
ಗಳಿಂದೀಂಟುವರಾ ಪ್ರ ಪಾಪ್ರಣಯಿನೀಲಾವಣ್ಮನೀರಂಗಳಂ (ಕುಂತ. ೨-೨೪); 
ಜಳಪೂನಚ್ಛಳದಿಂ ಪ್ರಪಾಪ್ರಣಯಿನೀಶೃಂಗಾರಲೀಲಾಸುಧಾಜಳವಮಂಂ 
ಕಣ್ಗಳಿನೀಂಟೆ (ಕಂದ್ರ ಪು. ೦-೯೪). [ಸಂ. ಪ್ರವಾಪ್ರಣಯಿನೀ] 
ಪ್ರಪಾಪ್ರಮದೆ (ನಾ).-ಪ್ರಪಾಂಗನೆ : ಕುಡಿನೀರೆತ್ತುವವೊಲ್‌ ಪ್ರಪಾ 
ಪ್ರಮದೆಯರ್‌ ಸತ್ರಂಗಳೊಳ್‌ (ಅನಂತು. ೧-೪೪) - 
(ಸೆಂ. ಪ್ರಪಾಪ್ರಮದಾ] 
ಪ್ರಪಾಮಂಟಪ (ನಾ). ಪಥಿಕರಿಗೆ ನೀರನ್ನು ಒದಗಿಸಂವ ಸ್ಥಳ : 
ಅರವಟ್ಟಿಗೆ: ' ಕಣ್ಣೊಳಿಕುಂ ನಾನಾಲತಾಂತಪ್ರಸರಸರಯು ತಂಗಳ 
ಪ್ರಪಾಮಂಟಪಂಗಳ್‌ (ಕಾಳೇ. ೨-೨೦)... [<ಸಂ. ಪ್ರವಾಮಂಡವ] 
ಪ್ರಪಾವಧು (ನು). ಇ ಪ್ರಪಾಂಗನೆ : ಏಂ ವ್ಯಾಧವಧುಗಳೋ ಮೇಣ್‌ 
ಪ್ರಪಾವಧುಗಳೋ (ತದ್ಮರಾ. 5-೪). [ಸಂ.,) 
ಪ್ರಪಾಶಾಲೆ . (ನಾ). ಪ್ರಪುಮಂಟಪ : ಜಳಧಾರೆ ಕಂಗೊಳಿಸು 
ತಿರ್ಪುದಧ್ವಶ್ರಮಗಳನಾಂತು ಬಂದ ಪಥಕರ್ಕಳೀಂಟುವ ಸಮಯ 
ದೊಳೆ ,ಪಾಶಾಲೆಗಳೊಳು (ಕೈನರಾ. ೩-೦೧ )- . [ಸಂ. ಪ್ರಪಾಶಾಲಾ) 


ಪ್ರಪಾಸದನ 


ಪ್ರಪಾಸದನ (ನಾ). ಇ ಪ್ರಪಾಮಂಟಪ ; ಇದು ಕಾಮೋನ್ಮಾದ ಪಾನ 

ಪ್ರಪಾಸದನಂ . , . ಎನೆ ಚೆಲ್ವಾದತ್ತು ಚುದ್ರಾತಪಂ (ಮಲ್ಲಪು. ೩-೪೫) - 
[ಸಂ.] 

ಪ್ರಪಿತಾಮಹ (ನಾ). ತಂದೆಯಂ ತಂದೆಯ ತಂದೆ ; ತಾತನ ತಂದೆ ; 
ಮುತ್ತಜ್ಞ : ಭಕ್ತಾಂಗನೆಯ ಸುತನಹ ಸದೃಕ್ತಂಗೆ ಏತನು ಗುರು 
ಪಿತಾಮಹನ ಜಂಗಮ ಪ್ರಪಿತಾಮಹನು ಮಹಾಲಿಂಗ ಉಂಟು 
ಕೇಳಿರಣ್ಣಾ (ಉಂಶೆ-ಕ- ೩೨-೩6) ; ಪಿತೃ, ಪಿತಾಮಹ. ಪ್ರಪಿತಾಮಹ 
ರೆಂಬ ಮೂರು ವಿಧ ಪಿತೃಗಳಿಗೆ ಅಧಿಪತಿಗಳು ವಸುಗುಣ, ರುದ್ರಗಣ. 
ಆದಿತ್ಯಗಣ ಎಂಬ ಮೂರು ಗಣಗಳು (ಶಸಾರ- ೧೪-೦ ತಾತ್ಮಯ೯) - [ಸಂ.] 

ಪ್ರಪಿತಾಮಹಿ (ನಾ), ತಂದೆಯ ತಂದೆಯ ತಾಯಿ ; ತಾತನ ತಾಯಿ: 
ಮುತ್ತಜ್ಜಿ.  [ಸಂ. ಪ್ರಪಿತಾಮಹೀ] 

ಪ್ರಪುನಾಟ (ನಾ). ಒಂದಂ ಬಗೆಯ ಸಸ್ಯ ; ಚಗಚೆ : “ಏಡಗಜಃ, 


ಪ್ರವುನಾ ಟಃ, ದದ್ರುಘ್ನಃ, ಚಕ್ರಮರ್ದನಃ - ಈ ೪ ತಗ(ಚೆ)ಟೆ” 
(ಪರಾಯು. ೦೦೦-೪೬೩). [ಸಂ.7 

ಪ್ರಪುನ್ನಾಟ (ನಾ)- ಎ ಪ್ರಪುನಾಟ : “ ಪ್ರಪುನ್ನಾಟಮದೇಡಗಜಂ ” 
(ರಸ್ತುಳೊೋ. ೩೬-೨೦ ) [ಸಂ.] 

ಪ್ರಪುನ್ನಾಡ (ನಾ). - ಪ್ರಪುನ್ನಾಟ. 


ಪ್ರಪೂರ (ನಾ). ಅತಿಶಯಂವಾದ ಪ್ರವಾಹ ; ದೊಡ್ಡ ಪ್ರವಾಹ: 
ಚಕೋರವ್ರಜಕೆ ಶಾಂತಿರಸದ ಪ್ರವಾಹಪ್ರ ಪೂರವೆನೆ ನವರಸೋದಯವಮಯ 
ವೆನಿಸಿದ ಹಿಮಕರನೆಸೆದಿರುತ್ತಿರ್ದನು (ಹತಕಾ- ೩-೮೨). [ಸಂ.7 

ಪ್ರಪೂರಿತ (ಗು). ತುಂಬಿದ ; ಭರ್ತಿಯಾದ : ಅಖಳಕಳ:ಪ್ರಪೂರಿತ 
ಹೃದಯ ಭೀಮಕವಿ ಪ್ರಣೀತಾಭ್ಕುದಯ ಬಸವಪುರಾಣಕಥೆಯೊಳು 
ನಾಲ್ಕನೆಯ ಕಾಂಡ (೧ಸಫು. ೨೭-6೦) - [ಸಂ.] 

ಪ್ರಪೂರ್ಣ (ಗು) ೧. ತುಂಬಿದ; ಭರ್ತಿಯಾದ ; ಇಡಿಕಿರಿದ : 
ಪ್ರಪೂರ್ಣಸಪ್ತಸುರೋಚಿಕನದಂಕುಶಕೃತದೀರ್ಭ ಪ್ರಣೂತ ಕೋ ಪನಂ 
(ಕಾಂತಿಪು- ೦೦-೦೪೩); ಪರಿಗ್ರಹಸಂಗತಿಯಾ ಸುಧಾನುಯವ್ಯಾಪೃತಿಯಾ 
ಪ್ರಪೂರ್ಣವಲಯಾಕೃತಿಯಿಾಗಳದೆತ್ತವೋದುದು (ತಂದ್ರು. ೯-೬). ಪಿ. 
ಪೂರ್ತಿಯಾದ ; ಪೂರ್ಣಗೊಂಡ. (ನಾ). ೩. ಪೂರ್ತಿಯಾದುದು ; 
ತುಂಬಿದುದಂ : “ ಭರಿತಂ ಪ್ರಪೂರ್ಣಮಾಚಿತನಿಚಿತವತಾಕುಳಂ ಪರಿಕೀರ್ಣ 
ಮಾಚ್ಛದನೆಮೆನಲು ಸಂದಣಿಯಕ್ಕು *  (ಮಂಗಂಾ- ೦೨6-೪)- [ಸಂ.) 

ಪ್ರಪೂರ್ತಿ (ನಾ). ತುಂಬಿರುವಿಕೆ ; ಭರ್ತಿಯನಾಗಿರಂವಿಕೆ : ಅಎರಳಿತ 
ತೇಜಃಪ್ರಪೂರ್ತಿ ಸಮಸ್ತ ವಿಸ್ಫೂರ್ತಿ (0ಸಘು. ೪೬-೦೦)- [ಸಂ.1 

ಪ್ರಪೆ (ನಾ). ಪಥಿಕರಿಗೆ ನೀರು, ಪಾನಕ ಮೊದಲಾದುವನ್ನು 
ಕೊಡುವ ಗೃಹ ; ಅರವಟ್ಟಿಗೆ: " ಪ್ರುಪೆಯೆಂಬುದಲ್‌ಗೆ ಪಾನೀಯ 
ಶಾಲೆ” (ಐಸ್ತುಕೋ- 96-30): ಉಪವನತಟಾಕಪ್ರತಿಷ್ಠೆ ದೇವಾಲಯ 
ಪ್ರಪೆಗಳ ಸುಕೃತಂಗಳಾದಪುವು ಜೈವಿನಿಭಾರತದೊಳೊಂದು 
ವರ್ಣಮಂ ಪ್ರೀತಿಯಿಂ ಕೇಳ್ದವರ್ಗೆ (ಕ್ಲ ಎರಾ: ೩9-9೩): [ಸಂ. ಪ್ರವಾ) 

ಪ್ರಪೌಂಡರೀಕ (ನಂ). ಒಂದು ಬಗೆಯ ಔಷಧೀಸಸ್ಯ;: ಬಿಳಿನೈದಿಲೆಗಡ್ಡೆ: 


ಪ್ರುಪೌಂಡಕ . . . ಚಂಗಲನೀರಕೋಷ್ಠ್ಕ, ಇವಿಷ್ಟನು ಸಮಾಂಶವಾಗಿ 
ನೀರಲ್ಲಿ ಅರೆದು ಲೇಪನಂಗೈಯಲು ವಾತದಿಂದ ಉಂಟಾದ ಉಪದಂಶ 
ಶಮನವಹುದು (ವೈರೃತಾ- 11. ೦೬೬)- [ಸಂ.7 


ಪ್ರಪೌತ್ರ (ನಾ). ವುಗನ ಮಗನ ಮಗ; ಮೊಮ್ಮಗನ ಮಗ; 
ಮರಿಮಗ. [ಸಂ., 

ಪ್ರಪ್ರಥಮ (ಗು). ಮೊತ್ತ ಮೊದಲ ; ಅತ್ಯಂತ ಆದಿಯ : ಕೇವಲ 
ಮಾರ್ಗದರ್ಶಕವಾಗಿ ತೋರಿದರೂ, ಅದಕ್ಕೆ ಪ್ರಪ್ರಥಮ ಪ್ರಾಮುಖ್ಯತೆ 
ಯನ್ನು ನೀಡಬೇಕೆಂಬುವಾಗಿ ..- ಪ್ರತಿಪಾದಿಸಿದೆ (ಪುಕರು- ೨೦೬). [ಸಂ.] 


೬೦೭೩ 


ಪ್ರಬರ್ಹ 


ಪ್ರಫುಲ್ಲ (ಗು). ೧. ಅರಳಿದ : ವಿಕಸಿತವಾದ. ವ. ಪ್ರಸನ್ನವಾದ : 
ಎಲ್ಲರೂ ಪ್ರಫುಲ್ಲ ವತಾನಸರಾಗಿದ್ದರಂ (ಸುಕ. ೦೩೩): ಗಂಗರಾಜರಂ 
ಪ್ರಫುಲ್ಲವದನರಾಗಿ . . . ವೀರಪ್ಪ ಶಿಜ್ಞೆ ಮಾಡಿದರು (ಕಾಂತಲಾ. ೦೪೬) - 
(ನಾ). ೩. ಅರಳಿದುದು : 
೪, ಪ್ರಸನ್ನವಾದುದು : 


“ಪ್ರಘ್ರಲ್ಲಂ ಫ್ರೆಲ್ಸಂ” (ನಸ್ತಾಕೋ, ೧೦೬-೪೦): 

ಜವಾನನೊಬ್ಬ ಮೂರು ರೂಬಲ್‌ ಹಣ 
ತಂದಾಗ ಅವಳ ಮುಖ ಪ್ರಫುಲ್ಲವಾಯಿತು (ಪುನಕು. ೦೩೭). [ಸಂ.] 

ಪ್ರಫುಲ್ಲಿಸು (ಕ್ರಿ). ಅರಳಿಸು ; ವಿಕಾಸವಾಗುವಂತೆ ಮಾಡು : ನಡೆ, 
ಎನಾಯಕ, ಪ್ರಫುಲ್ಲಿಸು ರಘೂತ್ಮಮಮನೋಂಬುಜದಿ ಅಭವಸಂಜ್ಞ್ಯಾ ನೆ 
ಮಹದಿಚ್ಛೆಯಂ (ಸವೂರೋ- 3೦೪): [ಪ್ರಫಲ + -. ಇಸ್ಕು] 


1 ಪ್ರಬಂಧ (ನಾ). ೧. ಬಾಂಧವ್ಯ ; ಕಟ್ಟು. ೨. ವ್ಯವಸ್ಥೆ ; ಏರ್ಪಾಡು: 


20 


40 


ಸಂಸ್ಥಾನದ ಪ್ರಬಂಧವನ್ನು ಮಾಡಿದಳು (ನು. 6೩)- ೩. ನಿರಂತರತೆ: 
ಎಡೆಬಿಡದಿರುವಿಕೆ ; ಪರಂಪರೆ: ಪೂರ್ವಾಪೂರ್ವ ಚಿತ್ತವಿಶೇಷ 
ಪ್ರಭವಂಗಳ್‌ ಪ್ರಬಂಧದಿಂದಂ ಪ್ರವರ್ತಿಸುವುವು (ಕಾಂತಿಫು. 6-೧೪೨ ವ); 
ಈ ಮಹೋತ್ಪಾತ ಪ್ರಬಂಧ ವಿರಾಮಕರ್ಮುವ ಬೆಸಸಿಯೆನೆ (ಕುವ್ಕಾಸ. 
೦೦-೨5). ೪. ಕಾವ್ಯ ಗ್ರಂಥ : ವರ್ಣಕಂ ಕತೆಯೊಳೊಡಂಬಡಂ ಪಡೆಯೆ 
ಪೇಟಸ್ವೊಡೆ ಪಂಪನೆ ಪೇಟ್ಗುಮೆಂದು ಪಂಡಿತರೆ ತಗುಳ್ಳು ಬಿಚ್ಚಟಿಸೆ: 
ಪೇಟಲೊಡರ್ಚಿದೆನೀ ಪ್ರಬಂಧಮಂ (ಶಃ2ಕಾ. 0-00) : ಕಿವಿಗಿನಿದಾಗೆ ನಿಚ್ಚ 
ಪೊಸತಾಗೆ . . . ಪೇಟಲೊಡರ್ಚಿದೆನೀ ಪ್ರಬಂಧಮಂ (ರಂರೋಂಜಿ - ೦-೦೦). 
೫. ಆಧುನಿಕ ಗದ್ಮಸಾಹಿತ್ಯದ ಒಂದು ಪ್ರಕಾರ : ನಿಬಂಧ; ೯ ಇದು 
ಇಂಗ್ಲಿಷಿನ '2866y' ಎಂಬ ಶಬ್ದಕ್ಕೆ ಸಮಾನಾರ್ಥಕವಾದ ಶಬ್ದ : 
ಈ ಸಂಕಲನದೊಳಗಿನ ಕೆಲವು ಪ್ರಬಂಧಗಳು ಸ್ವತಂತ್ರ ಹಾಗೂ ಕೆಲವು 
ಅನುವಾದಗಳಾಗಿರುವುವು (ಕ್ರಬಂರ. ಹರತ. ೪). ೬. ಸಂಗೀತಕ್ಕೆ 
ಅಳವಟ್ಟ (ಆಧ್ಯಾತ್ಮಿಕ ವಿಚಾರವುಳ್ಳ) ಸಾಹಿತ್ಯರಚನೆ : ಸ್ವರ, 
ರಾಗ ಮತ್ತು ತಾಳಯುಕ್ತವಾಗಿ, ಅನೇಕ ಭಾಗಗಳನ್ನೊಳಗೊಂಡ 
ಭಗದದ್ವಿಷಯ: ಸಾಹಿತ್ಯವುಳ್ಳ ಯಾವ ರಚನೆಗೂ ಪ್ರಬಂಧವೆಂಬ ಹೆಸರು 
ಅನ್ವಯಿಸುತ್ತದೆ . .. ಅಷ್ಟಪದಿಗಳು ಪ್ರಬಂಧವೂ ಹೌದು (ಸಂಗೀಕಂ. ೭೩). 
೩. (ತಮಿಳುದೇಶದ ವೈಷ್ಣವಭಕ್ತರು ರಚಿಸಿದ. ವೇದಾಂತ 
ತತ್ವಗಳನ್ನೊಳಗೊಂಡ) ಕೃತಿ ; ಆಳ್ವಾರುಗಳ ರಚನೆ : 
ಶ್ರೀವೈಷ್ಣವ ಪ್ರಬಂ ಛಗಳಿಗೆ ದ್ರಾವಿಡವೇದವೆಂಬ ಪೂಜ್ಯನಾಮಕರಣವಾಯ್ತು 
ಕಠಠಿ- ೨೩) ; ಆಳ್ವಾರುಗಳು ಮುಖ್ಯವಾಗಿ ಹನ್ನೆರಡು ಜನರು, 
ಇವರುಗಳ ತಮಿಳುಪ್ರಬಂಧಗಳು ನಾಲ್ಕು ಸಾವಿರ ಪದ್ಯಗಳನ್ನೊಳ 
ಗೊಂಡಿವೆ (ಕಾಕದ- ೨೩೭೩). "ದ್ರಾವಿಡಪ್ರಬಂಧ', “ದ್ರಾವಿಡವೇದ' 
ಪರಾ. [ಸಂ.] 

ಪ್ರಬಂಧಧ್ವನಿ (ನಾ). [ಕಾವ್ಯಮಾ) ಸಂಲಭವಾಗಿ ಅರ್ಥಮಾಡಿಕೊಳ್ಳ 
ಬಹಂದಾದ ಒಟ್ಟು ಕಾವ್ಯದ ಧ್ವನಿವಿಶೇಷ : ಸುಲಭವಾಗಿ 
ಗ್ರಹಿಸುವುದಕ್ಕಾಗಿ  ಕ್ಷೇಶವಿಲ್ಲದೆ. ವಿಜಾರ ಮಾಡುವುದಕ್ಕಾಗಿ . , . 
ಕಾವ್ಯದಿಂದ ಒಂದು ಧ್ವನಿ ಹೊರಡುತ್ತದೆ ; ಇದನ್ನೇ ಪ್ರಬಂಧಧ್ವನಿಯೆಂದು 
ಕರೆಯುವುದು (ಕಾರಾ ೩೦೫).- [೫0.3 

ಪ್ರಬಂಧಲಿಪಿ (ನಾ). ಒಂದು ಬಗೆಯ ಲಿಪಿ: ಮೃಗಲಿಪಿ ಪ್ರಬಂಧಲಿಬ 
ರಗಣಲಿಖ . , . ಯಿತಾ ಅಗಣಿತ ಲಿಪಿಗಳ ನೋಡಲಟಿ:ಯದೆ ಬಿಜ್ಜಳರಾಯನ 
ಸಭೆಯೊಳು 'ಕಳಕಳಗೊಳುತಿದ್ದರು ವಿದ್ವಾಂಸರುಗಳೆಲ್ಲ (ಉಾಸ್ಕಕೆ- ೭೩-೬)- 

[ಸೆಂ.] 

ಪ್ರಬರ್ಹ (ಗು). ೧. ಉತ್ಕೃಷ್ಟವಾದ ; ಶ್ರೇಷ್ಠವಾದ. (ನಾ). 
ಪಿ. ಮುಖ್ಯವಾದುದು : ಪ್ರಧಾನವಾದದಂ : ಉತ್ತಮವಾದುದು ; 
“ಪ್ರಮುಖಂ ಪ್ರಬರ್ಹಂ” (ನಸ್ತುಕೊ- ೪6 ೨) ; “ಅಗ್ರೇಸರಂ ಪ್ರಬರ್ಹಂ 
ಪ್ರಮುಖಮಾ ಪ್ರವರಮಗ್ರಗಣ್ಯಮುತ್ತಮಂ ಸತ್ತಮಂ 


ಪ್ರಬಲ ೬೦೭೪ ಪ್ರಭಗ್ನ 


ಗ್ರಾಮಣೀಯೆನಲು ಮುಖ್ಯಕ್ಕೆ ನಾಮಂ” (ಕುಂಗರಾ. ೦೨೭-೪)- [ಸಂ.3 
ಪ್ರಬಲ, ಪ್ರಬಳ (ಗು). ೧. ಹೆಚ್ಚು ಶಕ್ತಿಯುತವಾದ ; ಬಹಳ 
ಬಲವಾದ : ಪ್ರಬಲಶುಂಡಾಲವಿಭುವಂ ತನ್ನಿ (ಬಸಪು- ೩-೩4); 
ಅಂತಃಕರಣದ ಪ್ರಬಲ ಸ್ವಭಾವದಂತೆ ವಸ್ತುಸ್ವಭಾವವೂ ವ್ಯಕ್ತವಾಗು 
ವುದು (ಹಕ. ೬೨)- ೨. ತೀವ್ರವಾದ ; ತೀಕ್ಷ್ಣವಾದ. ೩. ಮುಖ್ಯ 
ವಾದ ; ಪ್ರಧಾನವಾದ. ೪. ವಿನಾಶಕಾರಕ ; ಹಾನಿಕರವಾದ. 
೫. ತುಂಬಿದ ;. ಸಮೃದ್ಧಿಯಾದ. (ನಾ). ೬. ಬಹಳ ಶಕ್ತಿಶಾಲಿ; 
ಗಟ್ಟಿಗ : 'ಪ್ರಬಲನಬಲನವೊಲಂತಾ ಶಬರಂ ಬೀಟಕ್ಕೊಂಡು (ಶಂರಾಶಾ- 
9-೬೩). ಪ. ಚಿಗುರು; ಪಲ್ಲವ. ಪ್ರಬಳ : ೧. ಅತುಳೋತ್ತಾಲ 
ತಿಮಿಂಗಿಳಪ್ರಬಳಪಕ್ಷೊೋದ್ಭೂತವಾತಪ್ರಕಂಪಿತ.. - . . ವಾರ್ಧಿಯಂ 
(ಳಾರ್ಮಸಾ. ೭೩)- ಓ. ಅದಿರ್ಪವೆಂ ಪ್ರಬಳಂ ಬಳನಂ (8ಗಏ- ೦೬-೩೩): [ಸಂ.] 
ಪ್ರಬಲಿ (ನಾ). ಪ್ರಬಲನಾದವನು ; ಹೆಚ್ಚು ಶಕ್ತಿಶಾಲಿ ; ಗಟ್ಟಿಗ: 
ಯಾವ ಬಲಿಯೇಳುವನೋ, ಎಂತು ತುಳಿಯಲು ಬೇಕೋ ಯಾವನೋ 
ಪ್ರಬಲಿ (ರ್ರಾಕ್ಷಿರಾ. ೨೨-೩). [ಸಂ. ಪ್ರಬಲಿನ"] 
ಪ್ರಬಲಿತ (ಗು). ಬಲಗೊಂಡ ; ಶಕ್ತಿಶುಲಿಯಾದ : ನಿನ್ನ ಮಹನೀಯ 
ಪ್ರಬಲಿತೋತ್ಸನ್ನ ನಿಜಗುರುಭಕ್ತಿಯುತ ಮಹಿಮೋನ್ನತಿಕೆಯನದಾರು 


(ನಾ). ಪಿ. ತಿಳಿವಳಿಕೆಯಯನಂಟಂಮಾಡಂವವನಂ. ೩. ಇ 
ಪ್ರಬೋಧ ೪ ; “ವೈತಾಳಿಕ ಪ್ರಬೋಧಕ ಸೂತ ಸ್ತುಶಿಪಾಠಕಾಖ್ಕೆ 
ವಂದಿಯೊಳಕವ್ಯ” (ನಸ್ತುಕೋ- ೬೩-೭೮6). [ಸಂ.] 
ಪ್ರಬೋಧನ (ನಾ). ೧. ಎಚ್ಚರಗೊಳಂ್ಳವಿಕೆ ; ಜಾಗೃತಿ : ಮುಕುಳನ 
| ನಿಮಾಳನಂಗಳ್‌ ವಿಕಾಸಹಾಸಪ್ರಬೋಧನೋನ್ಮೇಷಂಗಳ್‌ ಪ್ರಕಟಿಸು 
ಗುಮೆೈಕ್ಯಮಂ (ಕಾಫ್ಮಾನ- ೯0೪). ವ. ತಿಳಿವು; ಜ್ಞಾನ. ೩. ಬೋಧಿ 
ಸುವುದು. ೪. ಸುವಾಸನೆಯನ್ನು ಉದ್ದೀಪನಗೊಳಿಸುವುದು : 
“ಸ್ಮಾಸಕಂ ಪ್ರಬೋಧನಮಕ್ಕುಂ” (ವಸ್ತುಕೊ ಓ೬-೯). [ಸಂ.7 
ಪ್ರಬೋಧಿತ (ಗು). ೧. ಜಾಗೃತಗೊಂಡ : ನಿಜಪ್ರಮೋದಪ್ರಬೋಧಿತ 
10| ನಿಜದಿವ್ಯಪರಿಮಲಾಮೋದಿತ ದಿಗಂಗನಾಮುಖಂಗಳಪ್ಪ ಸುಗಂಧದ್ರವ್ಯಗಳಂ 
ಪೂಸಿ (60ಫು. ೭-೦೦೬ ರ) ; ಪ್ರಥಮಕಲ್ಪಾಮರೇಂದ್ರಂ ಸಾಂದ್ರಭಕ್ತ 
ಪ್ರಬೋಧಿತಾಶಯಕುಶೇಶಯನಾ ಗುಣಗಣಮುಣಿಭೂಷಣಂಗೆ ದಿವಿಜೇಂದ ) 
ಲೋಕೋತ್ತಮಭೂಷಣಂಗಳಂ ತಂಡಿಸೆ (ಕಾಂತಿಫ. ೦೦-೩೭ ನ). (ನಾ). 
೨. [ಕಾಮಶಾ] ಒಂದು ಬಗೆಯ ರತಿಬಂಧ : ಪುರುಷನ ಶಿಕದ ಕೆಳಗೆ 
ik ಮೊಳಕಾಲನಿಕ್ಕಿ ಒತ್ತಿ ಪುರುಷಾಯಿತಂಗೈದು ಅಲ್ಲೂ ಪುರುಷನ ಕಟಿಯನ್ನು 
ವಿತತಭಾವದಿಂ ಕುಳಿ ರ್ದು ಕಾಲ ನೀಡಿ ಕೀಲ ತಪ್ಪದ ಹಾಗೆ ಕೂಡಿದಡೆ 


ಬಲ್ಲರು (2ಸಪು. ೬೪ ೬ಬ). [ಸಂ.] ಪ್ರಬೋಧಿತಮೆಂಬ ಕರಣಂ (ಕಾನುಕಾ. 3೩೯). [ಸಂ. 
ಪ್ರಬಲಿಸು . (ಕ್ರಿ). ಬೆಳೆ; ವೃದ್ಧಿಯಾಗಂ ; ಹೆಚ್ಚಾಗು; ಇನ್ನು ಪ್ರಭಂಜನ (ನಾ). ೧. ಚೊರು ಮಾಡುವುದು ; ಪುಡಿ ವಾಡುವುದು, 
ಮುಂದೆ ಕಾವ್ಯಗಳಲ್ಲಿ ಹೊಸಗನ್ನಡವು ಇನ್ನೂ ಪ್ರಬಲಿಸುವ ಚಿಹ್ನೆ ೨. ಗಾಳಿ; ವಾಯಂ : “ಪವನಃ. . . ಪ್ರಭಂಜನ; . . . ಮಹಾಬಲ; 


ಗಳಿವೆ (ಸವೂರೋ. ೧೭೨) ; ನೆಗಡಿ ಅಜೀರ್ಣದಿಂದ ಪ್ರಬಲಿಸುತ್ತದೆ|೩0 —ಈ ೨೦ ಗಾಳಿಯ ಪೆಸರ್‌” (ಹಾಯು. ೦-೭೩) ; ನಿಜರಾಜಸದನಸರಸೀ 


(ನಂಟರು. ೩೮). [ಪ್ರಬಲ + - _ ಇಸ್ಕು] ಸರೋಜರಜಮನಟಿ ಕೊಂಡು ಸುಟೀವ ಸುಪ್ರಭಾತಪ್ರಭಂಜನನುಂ (ಕಂಕಾಮಾ. 
ಪ್ರಬಲೆ (ನಾ). ಶಕ್ತಿವಂತೆ ; ಸವಂರ್ಥೆ : ಶ್ರೀಪಾದಪ್ರಕ್ಷಾಳನಂ ಮಾಡಿ ೩-60 ವ) ; ಬೀಸಿದುದಸದೃಶಸೋಷ್ಣಪ್ರಭಂಜನಂ ಬೇಸಗೆಯೊ೪* (ರಾ8ರೇ. 
ಪಾದೋದಕದಿಂ ಪ್ರಬಲೆಯಾಗಿ . . . ಬಿಬ್ಬನೆ ಬಿರಿದರಲ್ವ ಶಿವದೇವ 8-೩೨). ೩. ಗಾಳಿಯ ಅಧಿದೇವತೆ ; ವಾಯಂದೇವ; ಮೃಗ 
ಯರಂ ಕಂಡು (ನಂಠರ. ೦೨-೦೦೪). [ಸಂ. ಪ್ರಬಲಾ] ವಾಹನಿವಂ ಪ್ರಭಂಜನಂ (೩ಗಂ- ೦೩-೬೦) ; ನೀನೆ ಅನಂತಂ, ನೀನೆ. ಹವ್ಮ 


ಪ್ರಬಳ "ಪ್ರಬಲ ನೋ. 

ಪ್ರಬಾಲ (ನಾ). ೧. ಮರ ಗಿಡ ಬಳ್ಳಿಗಳಲ್ಲಿ ಹೊಸದಾಗಿ ಹಂಟ್ಟಿದ 
, ಎಲೆ; ಚಿಗುರು. ೨. ಹವೆಳ. ೩. ಕೊಳಲಿನ ತುದಿ. [ಸಂ.] 

ಪ್ರಬುದ್ಧ (ಗಂ). ೧. ಎಚ್ಚರಗೊಂಡ ; ಎದ್ದ. ೨. ಅರಿವಿಗೆ ಬಂದ ; 
ತಿಳಿದ. ೩: ಸಂಪೂರ್ಣವಾಗಿ ಅರಳಿದ, -. ವಿಕಾಸವಾದ. ೪. 
ಪ್ರೌಢವಾದ : ಪ್ರಬುದ್ಧ ಭಾಷಣಗಳಿಂದ ಮಕ್ಕಳು ವಿಷಯಪರಂಪರೆ 


ತಾ ವಾಹಂ, ಪ್ರಭಂಜನಂ ನೀನೆ (ಅದ್ಭುತ. ೬-೨೩). "ಪ್ರಭಂಜನ ಸಂತ” 
ಪರಾ. ೪. ನಾಲ್ಕು ಬಗೆಯ ಜೀವಸಂಬಂಧವಾಯಂಂಗಳಲ್ಲಿ ಒಂದಂ : 
ವೈರಂಭ ಮುಖ್ಯ ಪ್ರಭಂಜನ ಅಂತರ್ಯಾಮಿಸೌಂಜ್ಞೆ ಯುಳ್ಳ ನಾಲ್ಕು 
ಜೀವಸಂಬಂಧಮಾದ ವಾಯುಗಳೇ ಮಾನಸಾದ್ಮಂ3:ಕರಣ ಚೇಷ್ಟಾ 
ಕಾರಣಂಗಳಾಗಿರ್ಕುಂ (೩ಿಶೇಕ. ೩9)- ೫. ಬಿರುಸಾಗಿ ಬೀಸಂವ ಗಾಳಿ; 
ಹ ಬಿರುಗಾಳಿ : ಯುಗಾಂತಪ್ರಭಂಜನನೀರಾವತಚಕ್ರದಂತೆ ತಿರಿವಂತಾಳ್ಗುಂ 


ಯನ್ನಾಗಲಿ . . . ಅರಿತುಕೂಳ್ಳಲಾರರು (ಶಿಕ್ಷರ. ೨೬೬): (ನೂ). ೫. (ಅಶಪು.೨-೩) ; ಶ್ರೀಮಹಿತನಹಿತಸಕಲ ಮಹೀಮಹಿತಪಯೋಧರಪ್ರಭಂಜನಂ 
ಜ್ಞಾನಿ; ಎದ್ವಾಂಸ ; ಪ್ರೌಢ ೭ ಧೀರಃ ; , . ಪ್ರಬುದ್ಧ; ಜ್‌ (ಸಂಕುಮಾ. ೨-೧). ೬. ಧ್ವಂಸಮಾಡಿದವನು ಇ ನಾಶಕ: ಪ್ರಭಂಜನಸಖ 


ಮತಿಮಾನ್‌ - ಆ ೨೮ ವಿದ್ವಾಂಸರ್‌ '(ಹಲಾಯು- 8೫-೦೭೭) ; ಅವರು 
ವಿಷಯವನ್ನು ಪ್ರಬುದ್ಧರ' ವಿಚಾರದೃಷ್ಟಿಯಿಂದ ತರ್ಕಸಮೃತವಾಗಿ 
ಬರೆದಿರುತ್ತಾರೆ (ಶಿಕ್ಷರ. ೨೬೬). [ಸಂ.] 

ಪ್ರಬೋಧ (ನಾ). ೧. ಎಚ್ಚರಗೊಳ್ಳುವುದಂ ; ಜಾಗೃತವಾಗುವುದಂ 
ಚೇಷ್ಟಿಸಲೀಯವು ನಿದ್ರೆಯವೋಲ್‌ ನಿಸದಂ ನರರಂ ಪ್ರಬೋಧ 
ಮಪ್ಪನ್ನೆವಠಂ (ಕಂದ್ರಫು. ೨-೩೪). ೨. ಅನುಗ್ರಹ : ಪ್ರಬೋಧವೆಂದರೆ 
ಅನುಗ್ರಹ (ಓಂರಸಾ- ೬೦). ಹಿ. ಜ್ಞಾನ ; ತಿಳಿವು ; ಪಾಂಡಿತ್ಯ : 
ಇನಿತಾಗಮಾರ್ಥ ಮಿಲ್ಲಿನಿತುನರಂ ಪ್ರಬೋಧಮಣಮಿಲ್ಲ (ಅ೩ಫು. ೦೨೨೩೩). 
೪. ಎಚ್ಚರಿಸಂವವನು : “ಕೀರ್ಶಿಪ ನರಂ ವಂದಿ ವೈತಾಳಿಕಂ ಮಾಗಧಂ 


ಪ್ರಭಾವಸ್ರಭಂಜನನಪ್ಪೆನಗೆ ಕುಲಹೀನವನಿತಾಸ್ತನ್ಯೋಪಪುಷ್ಟನೊಳನು 
ಬಂಧಿಕೆಯತಿಕಷ್ಟಮಶಿಂ (8ಗಂ೦- ೩-೬೧ ವ). [ಸಂ.] 

36 |ಪ್ರಭಂಜನಪ್ರದರ (ನಾ). ಒಂದಂ ಬಗೆಯ ಅಸ್ತ್ರ : ವಾಯವ್ಯಾಸ್ತ್ರ: 
ಆ ಪ್ರಭಂಜನಪ್ರದರಂ ಮೇಘಮಾರ್ಗದೊಳೆ ಮೇಘಬಾಣಮಂ ಪ್ರತಿ 
ಹತಂ ಮಾಡೆ (ಜಗಂ. ೧೩-೦೦೫ ವ). [ಸಂ.) 

ಪ್ರಭಂಜನಪ್ರಿಯ (ನಾ). ಗಾಳಿಯನ್ನು ಪ್ರೀತಿಸುವವನು ; ಅಗ್ನಿ ; 
ಪ್ರಭಂಜನಪ್ರಿಯನತಿನಿಷ್ಠುರಜಿಹ್ವ೦ (ಕಂದ್ರಫು: ೦-೪೨). [ಸಂ.] 

40 ಪ್ರಭಂಜನಸಖ (ನಾ). *: ಪ್ರಭಂಜನಖ್ರಿಯ: ಪ್ರಭಂಜನಸಖಪ್ರಭಾವ 
ಪ್ರಭಂಜನನಪ್ಪೆನಗೆ ಕುಲಹೀನವನಿತಾಸ್ತನ್ಕೋಪಪುಷ್ಟನೊಳನುಬಂಧಿಕೆಯತಿ 


ಸೂತಂ ಪ್ರಬೋಧನಕ್ಕುಂ'' (ಮಂಗರಾ-೮೦-೪) - [ಸಂ.] ಕಪಷ್ಪ್ಟವಂ೨೦ (೩ಗಎ. ೫-೬೧ ವ). [ಸಂ.] 
ಪ್ರಬೋಧಕ (ಗು). ೧. ಜಾಗೃತಿಯಂನ್ನಿಂಟುಮಾಡುವ ; ತಿಳಿವಳಿಕೆ ಪ್ರಭಂಜನಸುತ (ನಾ). ವಾಯುಪುತ್ರ ; ಭೀಮ : ಕುರುರಾಜಾನುಜರಂ 
ಯನಂಲ್ನಂಟುಮಾಡಂವ : ಶ್ರೀ ಕೃಷ್ಣಶಾಸ್ತ್ರಿಗಳು ಈಗ ನಾಲ್ಕು ಐದು ಪ್ರಭಂಜನಸುತಂ ಕೊಂದಿಕ್ಕುಗುಂ (ಗರಾಯು- 2-86). [ಸಂ.7 


ದಶಕಗಳಿಂದಲೂ ಕನ್ನಡದ ಪ್ರಬೋಧಂಶಕ್ತಿಗಳಲ್ಲಿ ಪ್ರಮುಖವಾದ |ಪ್ರಭಗ್ನ (ಗು). ಹೆಚ್ಚಾಗಿ ಮುರಿದ ; ಚೂರುಚೂರಾದ : ಗಜದಂತಾ 
ಪ್ರ ಚೋದಕಶಕ್ತಿಯಾಗಿ ಕೆಲಸ ಮಾಡಿದರು (006. ೫ ಮುನ್ನುಡಿ). ಕಾರಂಗಳ್‌ ಗಜದಂತಾದ್ರಿಗಳಿವಲ್ತೆ ತೋರ್ಪುವು ಮುಧುಪವು ಜಪರಿವಾರಿತ 


ಪ್ರಭವ ೬೦೭೫ ಪ್ರಭಾವ 


ಮಾದ್ಯದ್ದಜಕಟಕರ್ಷಣಪ್ರಭಗ್ಗ ಚಂದನತರುಗಳ್‌ (60ಪು. ೨-3೭). [ಸಂ.] | ಪ್ರಭಾಚಕ್ರ) (ನಾ). ಬೆಳಕಿನ ವರ್ತುಲ; ಪ್ರಕಾಶದ ವೃತ್ತ: 


ಪ್ರಭವ (ಗು). ೧. ಉತ್ತಮವಾದ ; ವೈಶಿಷ್ಟ್ಯಪೂರ್ಣವಾದ: ಚಕ್ರರತ್ನಮೊಂದೆಯಲ್ಹು ಚಕ್ರಿಗಾನುಮಲ್ತೆ ದೋಶ್ಚಕ್ರಮೆಂದು ಬಂದು 
೨. ಉಂಟಾದ; ಹುಟ್ಟಿದ; ಎಸೆಗುಂ...ಮತ್ತಾಳಿಪರಭೃತಪ್ರಭವ ಮುಂದೆ ನಿಲ್ವ ಮಾಲಕ್ಕಿಯಿಂ ಪ್ರಭಾಚಕ್ರಮೆಸೆಯೆ (ಆತು. 0೨-೩3)- [ಸಂ.) 


ರವಂ (658. ೬-೧೦) ; ಸಂಗಳಿಸದೆ ತನಯನ ಲೀಲಾವಿಳೋಕನಪ್ರಭವ ಪ್ರಭಾತ್‌ಫೇರಿ 'ಪ್ರಭಾತಫೇರಿ' ನೋ. 
ಸೌಖ್ಯಮಾ ದಂಪತಿಯೊಳ್‌ (ಕಂತ್ರಿ. 8-60). ೩. ಉತ್ಪತ್ತಿ ಸ್ಥಾನ ;| 6 ಪ್ರಭಾತ (ನಾ). ೧. ಬೆಳಗು ; ಪ್ರಾತಃಕಾಲ; ಉದಯಕಾಲ ; 


ಉಗಮಸ್ಥಾನ : ಅನೇಕಲಕ್ಷಣಗುಣಪ್ರಭವಂ ಮೃದಪಾದಮಾದ “ಕಲ್ಕಂ , , .ಪ್ರಭಾತಂ. , .ವ್ಯಷ್ಟಂ-ಈ ೧೦ ಸಮಲ್ವ್‌(ಡೆ)ಐಕಿ” 
ವಾಕ್ಕಿ ಘೀ ಸುಭಗಂ ಕಳಾಕಳಿತಮೆಂಬ ನೆಗಟಕ್ಕಿಯನಾಳ್ಹ ಕಬ್ಬಮಂ... (ಜರಾಯು - ೦೯-೦೦೧); ಪ್ರಭಾತಪಟಹಧ್ವನಿಗಳ* ದೆಸೆದೆಸೆಯೊಳೆಸೆಯೆಯುಂ 
ಈವುದು (ಶಂಶಠಾ-೧-೪). ೪. ಹಟ್ಟು; ಉತ್ಪತ್ತಿ : ಅಭಿಮುತಕ್ರೀಡಾ ( ಅರಳು. 6-೨೬ ನ); ಪಷ್ಯಪ್ರಭಾತದೊಳ್‌ ಕ್ರೌಂಚಪಕ್ಷಿಯ 
ವಿನೋದದ ರಭಸದಲಿ ದಿನ ಸವೆಯೆ ಗರ್ಭಪ್ರಭವವಾಯ್ತು, (ಕುರ್ಮಾ. ಪಂಕ್ತಿ ನೆರೆದು...ದನಿಸಂತೆಗೈವಂತೆ_ ಪೋಲ್‌। (ಶ್ರೀರಾದೂ- ೪೦-೩೩೪) - 
೨೯-೦೦). ೫. ಮೂಲಕಾರಣ; ಮುಖ್ಯ ಕಾರಣ. ೬. ಬಲ ;|36| ೨. [ ಛಂದ] ಒಂದಂ ವೃತ್ತದ ಹೆಸರು ; ಹದಿಮೂರಂ 
ಪರಾಕ್ರಮ. ೭. ಅರುವತ್ತು ಸಂವತ್ಸರಗಳಲ್ಲಿ ಮೊದಲನೆಯದು: ಅಕ್ಷರಗಳ ಒಂದು ವೃತ್ತ: ನಜಜರಗಂ ಮೆಟ್‌ ಯಲ್‌ 
ಆ ವರುಷವೇ ಪ್ರಭವ ... ಅಕ್ಷಯವೆಂದಅವತ್ತು. . ತೆಅನಾಗಿಹುದು ಪ್ರಭಾತವೃತ್ತಂ (ಕೈಏಂ. 63೨). [ಸಂ.] 
(ಎನೀಕ. ೩೨೦); ನಿನ್ನ ಹೆಸರಳಿದು ನೀರಾದುದಾ ಪ್ರಭವಂ (೧೪0 - ೬೬-೦): ಪ್ರಭಾತಕಾಲ (ನಾ). ಬೆಳಗಿನ ಹೊತ್ತು; ಉದಯಂಕಾಲ : “ಪೊಟ್ತೀ್‌ 
೮. ನದಿಯಂ ಉಗಮಸ್ಕಾನ. ೯. ವಿಷ್ಣುವಿನ ಹೆಸರು. ೧೦. ಯೆಂದೆನಲ್‌ ಪ್ರಭಾತಕಾಲಂ” (ಕಲ್ಮಕ್ಕೆ. ೮). [ಸಂ.7 
ಏಳಿಗೆ ; ಅಭಿವೃದ್ಧಿ. ೧೧. (?): ಪ್ರಭವಂ ನೀಳಘನಾಘನಂ ಸಮ] 15 | ಪ್ರಭಾತಫೇರಿ, ಪ್ರಭಾತ್‌ಫೇರಿ (ನಾ). ೧. ಯಾವುದಾದರೂ ಧಾರ್ಮಿಕ 
ವಸೃತ್ಕುರ್ವೀತಳಂ , , , ನವಮೇಘಕಾಲಮೆನೆ ಬಂದಂ ದೇವದೇವಂ ಅಥವಾ ಅನ್ಮಉತ್ಸವಗಳ ಆಚರಣೆಯ ಅಂಗವಾಗಿ ಮಾಡುವ 
ಸ್ವಯಂಪ್ರ ಭನುದ್ಯನ್ಮುನಿಚಾತಕಂ ಕಣಯಂತುಂ ಧರ್ಮಾಮೃತಾಸಾರಮಂ ಪ್ರಾತಃಕಾಲದ ಸಾಮೂಹಿಕಮೆರವಣಿಗೆ : ಮುಂಜಾವಿನ, ನಾಲ್ಕು 
(ಶಂದ್ರಪು-೭-೩). [೫9.7 ಗಂಟೆಯಿಂದಲೇ ಪ್ರಭಾತಫೇರಿಗೆ ಪ್ರಾರಂಭ (ಶ್ರ ಜರ. ಇಟಿ; ಪ್ರಭಾತಫೇರಿ 

ಪ್ರಭವಿಷ್ಣು (ಗು). ೧. ಸರ್ವೋತೃಷ್ಟವಾದ. ೨. ಬಲಿಷ್ಟವಾದ ; ಯನ್ನು ಪೋಲೀಸರು ಲಾಠಿಪ್ರಯೋಗ ಮಾಡಿ ಚದುರಿಸಿದರು (ಕರಂ,06೪) 
ಬಲಶಾಲಿಯಾದ. (ನಾ). ೩. ಒಡೆಯ ; ಸ್ವಾವಿಂ : ಭೂಪರ್‌|3| ಪ್ರಭಾತ್‌ಫೇರಿ : ೨. ಬೆಳಗಿನ ಜಾವದಲ್ಲಿ ಮಾಡುವ ತಿರುಗಾಟ, 
ಕಪ್ಪಮಂ ತರ್ಪರುದ್ಧತವೃತ್ತಪ್ರಭವಿಷ್ಣುಸಿಂಹಳನದೆಂದುಂ ತೆತ್ತನಲ್ಲು ಸುತ್ತಾಟ : ಪ್ರಭಾತ್‌ಫೇರಿ__-ಉದಯಕಾಲದಲ್ಲಿ ಹಾಕುವ ಸುತ್ತು 
(mate. ೬-೩೩). [ಸಂ.3 (ನನ್ನನು: ೦೨೬). (ಹಿಂ. ಪ್ರಭಾತ್‌ಫೇರೀ) 

ಪ್ರಭವಿಸು (ಕ್ರಿ). ೧. ಹುಟ್ಟು: ಜನಿಸು : ಅಭಯ ಕರವರದಪುತ್ರಂ| |ಪ್ರಭಾತವಿಧಿ (ನಾ). ಬೆಳಗಿನ ಹೊತ್ತು ಆಚರಿಸುವ ನಿಯಮ: 
ಪ್ರಭವಿಸಲೊಡನೀಶಭಕ್ತಿಪಂಕಜಮಿತ್ರಂ ಶುಭಮಯವಾದುದು ಭೂಮಿ ಪ್ರಾತರ್ವಿಧಿ : ಪಾಸರೆಯ ತುದಿಗೈದಿ, ಪ್ರಭಾತವಿಧಿಗಳಂ ಪೂರಯಿಸಿ 
(ಹಮ್ಮಾರ -೨- ೨೩) ; ರೂಪಿಸಿದ ಷಟ್ಕಾಂಡಗಳ ಶುಕರೂಪ ತದನಂತರದಿ| £5 ೬ ೬ *ಕುಳಿತರೈೆ (ಶ್ರೀರಾಮಾ. ೨೮೩-೦೨). [0.7 
ಜಂಬೂದ್ವೀಪದೊಳು ಪ್ರಭವಿಸಲು ಉತ್ತರಕಾಂಡಕಥನವನು ಶ್ರೀಪಶಿಯು ಪ್ರಭಾಮಂಡಲ, ಪ್ರಭಾಮಂಡಳ (ನಾ). ೧. ಬೆಳಕಿನ ವತ್ಥ೯ಲ ; 
ತಾ ಪೇಳ್ವೆನೆಂದು ನಿರೂಪಿಸಲು (ಉಕ್ತಳ. ೧-೦೯೯). ವಿ. ಉಂಟಾಗಂ ; ತೇಜೋವಲಯ. ೨. [ಜೈನ] ಜನಕರಾಜನ ಮಗ ; ಸೀತೆಯ 
ಸಮವನಿಸು ; ಘಟಿನಂ : ಪ್ರಭವಿಸಿದುದು ಭಾನುಗೆ ಚಿತ್ರಭಾನಂವೆಸರೀ ಸೋದರ. ೧. ೨೬: ಪ್ರಭಾಮಂಡಲನ ಮಂಡಲಾಗ್ರಮಂ ಚಂದ್ರಹಾಸ 
ಗಳಿನಿಸಿ...ನಭದೊಳೆಸೆದಂ ಕೃಷ್ಣಂ (ಗವಿ. ೦೩-೪೪) ; ಸಭೆಯೊಳು ಕುಳಿ ಪ್ರಭಾಮಂಡಲದಿಂ ಹತಪ್ರಭಾಮಂಡಲಂ ಮಾಡಲುಂ ನಳನ ಕೋಪಾ 
ತಾಗ ನಾಲ್ಕೆಂಟು ವಚನ ದುರ್ಲಭವಾಗಿಹವು ಭಾವ ನಿನಗೆ ಅಭಿಮುಖವಡೆ | 30 ನಲನಂ ಖಡ್ಗ ಧಾರಾಜಲದಿಂ ನಂದಿಸಲುಂ, , .ಉತ್ಯಂಠನಾಗಿ (ಶಂರಾವತಿ. 
ದೀಗ ವಚನಸುಲಭನಾಗಿ  ಪ್ರಭವಿಸಿದಂದವಿದೇನು (ಕಠಶ- ೯-೦೦೪) ; 08-04೩ ವ: ೩. ಪರಿವೇಷ ; ಪ್ರಭಾವಳಿ: ರಾಜವಂಶೀಯರ ಚಿತ್ರ 
ಮುಂತಿವರ್ಗಾ ಕ್ರೂರಾಸದ್ರಾಜನಿಂದೇಂ ಪ್ರಭವಿಕುಮೊ (೧ವ್ಮಕ. ೦೪-೦೩): ಗಳನ್ನು ಪ್ರಭಾಮಂಡಲ (೫೩10) ಮತ್ತಿತರ ಅರಸೊತ್ತಿಗೆಯ ಕುರುಹುಗಳ 
೩. ರಚಿಸು; ಉಂಟಾುಮಾಡು : ದೇವಿಯ ರೂಪವಿದ್ಧವಂಂ ಸಹಿತವಾಗಿ ಬರೆಯುತ್ತಿದ್ದರು (ಉತ್ರ. ೩0). ಪ್ರಭಾಮಂಡಳ : 
ಪ್ರಭವಿಸುವಲ್ಲಿ ಬಿಟ್ಟ ವಪರಮಾಣುಗಳಿಂ ಸಮೆದಂ ಸುಧಾಬ್ಮಿಯಂ ೧. ಇಂಬಾದುದು ಕೆಯ್ಯ ಚಾಮರ ಚಳಿತ್ಪಾಂಡುಪ್ರುಭಾಮಂಡಳಂ 
(ಶಾರಶು- ೨-೩೦); ಶುಭಲಗ್ನವಜಸಿದು. ಮಂಗಲವ ಪ್ರಭವಿಸಿದನಂ|8| (ಶ್ರತೃಶ್ರ, ೧೦-೨೪): [ಸಂ.) 
(ಕರತ. ೫೩-೧೧೬) - [ಪ್ರಭವ 4 ಇಸ್ಕು] ಪ್ರಭಾಮಂಡಳ `ಪ್ರಭಾಮಂಡಲ' ನೋ. 

ಪ್ರಭಾಕರ (ನಾ). ೧. ಬೆಳಕನ್ನ್ನಂಟುಮಾಡಂವವನಂ: ಅಹಿತತಮೋಪಹಂ ಪ್ರಭಾವ (ನಾ). ೧. ಬಲ; ಪರಾಕ್ರಮ: ಪ್ರಭಾವಪ್ರಕಟೀಕ್ರಿತ 
ದನುಜಸಂಹೃ ತಿಶಕ್ತಿಧರಂ ಪ್ರಭಾಕರಂ (ಉಾಶಕೇ-' ೧-೪). ವಿ. ಇನ, ಕದಂಬಕುಳಾಂಬರಪ್ರಚಣ್ಣ ಮಾರ್ತ್ತಂಡಂ (daa. XX: ಇ0-8; 
ಸೂರ್ಯ : “ಆದಿತ್ಯಃ, ಸವಿತಾ...ಪ್ರಭಾಕರಃ...ತ್ರಯತಾತನುಃ ಈ 1068). ೨. ಘನತೆ; ಹಿರಿಮೆ: ಸಿದ್ಧಪುರುಷರ ಆತ್ಮಪ್ರಭಾವದಿಂದ 
೪೭ ಆದಿತ್ಯನ ಪೆಸರ್‌” (ಶರಾಯು. ೭-೩೬). ೩. ಚಂದ್ರ. ೪. ಅಗ್ನಿ. | 49 ಅವರ ಮಾಕ್ಕಿಗೆ ಅನಂತವಾದ ಪ್ರಭಾವವಿದೆ  (ಕಾರೆರ. 0೩೪). 
೫. ಸಮಂದ್ರ. [ಸ0.] ೩. ಪ್ರಾಬಲ್ಯ; ಮಾಹಾತ್ಮ ಜೆ ಮಹಿಮೆ : ವಾಾನವನು ಮಹಾ 

ಪ್ರಭಾಕರದಾಸ (ನಾ). ಒಬ್ಬಾತನ ಹೆಸರಂ: ಶ್ರೀ ಪ್ರಭಾಕರದಾಸನ್‌ ದೇವನ ಅಂಶನೇ ಆಗಿದ್ದರೂ, ಮಾಯಾಶಕ್ತಿಯ ಪ್ರಭಾವದಿಂದ ತನ್ನ 
(ಮೈಆರಿ- ೦೯೩೪, ೨೧-೦ ; ಸು- 8ನೆಯ. ಶತ). [ಸಂ.] ಜ್ಞಾನಕ್ರಿಯೆಗಳ ಪ್ರಾಬಲ್ಯವನ್ನು ಕಳೆದುಕೊಂಡಿರುವನು (ಕ. 0), 

ಪ್ರಭಾಗ (ನಾ). ವಿಭಾಗ : ದ್ವೀಪ ಸಮಂದ್ರಂಗಳ್‌ ಕಲ್ಪವೃಕ್ಷವನಾಕೀರ್ಣಂ ೪. ಅತಿಮಾನಂಷಶಕ್ತಿ : ಶ್ರೀಮಾಸೇನರ್ಪ್ಪೃರಮಪ್ರಭಾವರಿಒಯರ್‌ 


ಭಾಗಿಗಳಾಗಿ ಪುಟ್ಟಿ ಜಘನ್ಯಭೋಗಭೂಮಿಪ್ರ ಭಾಗಂಗಳೂಗಿರ್ಕುಂ (ಸುಳುಮಾ- | 45 ಕಟ್ಟಿ ಪ್ಪಿನಾವೆಟ್ಟದುಳ್ಳಿ ೨ೀಸಂಗಂಗಳ ಪೇಟ್ಜಿ ಸಿದ್ಧ ಸಮಯನ್ನಪ್ಪಾದೆ 
೦೦-೫೪ ವ). [ಸಂ.] ನೋನ್ತ, (ಕ. 1 ೨೬-೦; ಸತಿ. 700). ೫. ತೇಜಸ್ಸು ; 


ಪ್ರಭಾವಕಾರಿ 


ವರ್ಚೆಸ್ಸು : ದೇವಿ ನೀಂ ... ಪ್ರಭಾವಗರ್ಭಶಕ್ತಿಯಂತೆಯಂಂ . . 
ಮಹತ್ವಮಂ ಪಡೆದೆ (810. ೨-೯೬ ನ); ದೇಶದ ಪ್ರೆತಿಷ್ಠೆ ಪ್ರಭಾವಗಳನ್ನು 
ಹೆಚ್ಚಿ ಸಲಿಕ್ಕಾಗಿ ಹೊಡೆದಾಡಿದ ಆ ನಾಯಕರಿಗೆ ಶುವು ಎಷ್ಟು ಯಣಿಗಳೊಃ 
(ಸಂಗೀತ, 111, ಆ ಮುಖ)- 

ಪ್ರಭಾವ ಬೀರು ೬ ಪರಿಣಾಮವನ್ನಾಂಟುಮಾಡಂ : ಸರಸಮ್ಮ 
ಪಕ್ಕದ ಮನೆಗೆ ಬಂದ ಮೇಲೆ . , . ನನ್ನ ಮೇಲೆ ತುಂಬಾ ಪ್ರಭಾವ 
ಬೀರಿ ಬಿಟ್ಟಿದ್ದಾರೆ (ಕಚುಸಂ. ೮೬)- [ಸಂ.] 

ಪ್ರಭಾವಕಾರಿ (ನಾ). ವರ್ಚಸ್ಸನ್ನುಂಟು ಮಾಡುವಂಥದು ; ಪರಿಣಾಮ 
ಕಾರಿಯಾದುದು : ಭೂಸ್ಕಾಮ್ಮಸಂಬಂಧವಾದ ಸ್ಟೆನ್ಸರ್‌ನ ಅಭಿಪ್ರಾಯ 
ಗಳು ಅವನ ಮನಸ್ಸಿನ ಮೇಲೆ ತುಂಬ ಪ್ರಭಾವಕಾರಿಯಾದುವು 
(ಫುನರು. 8೪). [ಸಂ. ಪ್ರಭಾವಕಾರಿನ್‌] 

ಪ ಭಾವತೆ (ನಾ). ಘನತೆ ; ಹಿರಿಮೆ: ಕವಿಕಾವ್ಶ್ಕಪ್ರಕಟಪ್ರಭಾವಮ 
ನದಂ ಕೀಳ್ಕಬ್ಬಿಗಂ ್ಹಗುಪ್ಪಿಗೈದವರಾಶ್ಮೀಯಕೃಶಿಪ್ರ ಭಾವತೆಯನಾದಂ 
ತೋರ್ಪವೋಲ್‌ (ರಾಜಕೀ.' ೧೪೪). [ಸಂ. ಪ್ರಭಾವತಾ] 

ಪ್ರಭಾವನೆ (ನಾ). ೧. ಭಾವನೆ: ಆ ಪ್ರವರರಿಗೆ ಬಿನ್ನವಿಸಿಯವರ ಪ್ರಸನ್ನವನಾ 
ಜ್ಞೇಯಂ ಕರುಣಾಪ್ರಭಾವನೆಯಂ ಪಡೆದು ತಾ ಮತ್ತೆ ವಂದಿಸುತ (ಉಸಫ್ಯ. 
೪೬-೬೬). ೨. [ಜೈನ] ಸಮ್ಮಗ್ಗರ್ಶನದ ಎಂಟು ಅಂಗಗಳಲ್ಲಿ 
ಕೊನೆಯದು : ಐ “ ೈನಧರ್ಮದ ಪ್ರಭಾವವನ್ನು ಬೆಳಗುವುದು” 
(ಕೈನಕೋ. ೦೭೭) :  ಸಮ್ಯಗ್ವರ್ತನದ್ದಾನಚಾರಿತ್ರರತ್ನತ್ತುಯಪ್ರಭಾವ 
ದಿಂದಾತ್ಮಪ್ರಕಾಶಂಗೆಯ್ವುದು ಪ್ರಭಾವನೆ (ಶಾವ್ರಂಫು. ೨90) : ಪುಣ್ಯ 
ಕಥಾಶ್ರವಣಸಂಭಾವನೆಯೊಳಂ ಜಿನವೂಜಾಪ್ರಭಾವನೆಯೊಳಂ (ತಂರ್ರಫು. 
೪-೬೭ 5). 'ಮಾರ್ಗಪ್ರಭಾವನೆ' ಪರಾ. (ಸಂ. ಪ್ರಭಾವನಾ] 

ಪ್ರಭಾವಮುದ್ರೆ (ನಾ). ವರ್ಚಸ್ಸಿನ ಮುದ್ರೆ, - ಪರಿಣಾಮ : 
ಯೊಬ್ಬರಲ್ಲಿಯೂ ಸ್ವಪ್ರತಿಷ್ಠೆಯ ಮತ್ತು ಶ್ರೀಮಂತಿಕೆಯ ಪ್ರಭಾವ 
ಮುದ್ರೆ ಎದ್ದು ಕಾಣುತ್ತಿತ್ತು (ಪುಕರು. ೪೩೭): [ಸಂ. ಪ್ರಭಾವಮ:ದ್ರಾ] 

ಪ್ರಭಾವಲಯ (ನಾ). ೧. ಬೆಳಕಿನ ವರ್ತುಲ ; ವೃತ್ತಾಕಾರವಾದ 
ಬೆಳಕು : (ಸೂರ್ಯನ ಅಥವಾ ಚಂದ್ರನ ಸುತ್ತಲೂ ಕಾಣುವ ಕಿರಿದಾದ) 
ಪ್ರಭಾವಲಯ (007088 - ಇಂ). ವಿ. (ಆಲಂ) ತೇಜೋವಲಯಂ : 
ಸೊಗಸಂ :  ನಾಯಕಪೂತ್ರಕ್ಕೆ ರಸಭಾವಗಳ ಪ್ರಭಾವಲಯವನ್ನು 
ಕಟ್ಟುವುವು. (ಸನೀಗೀ- ೨ ಳಾನಸಂದರ್ಕೆ). [ಸಂ. 

ಪ್ರಭಾವಲ್ಲಭ (ನಾ). ಬೆಳಕಿನ ಒಡೆಯ ; ಸೂರ್ಯ : ಸುಕವಿವೃಂದ 
ಸ್ತೋತ್ರಪಾತ್ರಂ ಷಡಕ್ಷರಿದೇವಂ ಸರಸಪ್ರಬಂಧಸುಭಗೂಂಭೊ: ಜಪ್ರಭಾ 
ವಲ್ಲಭಂ (ಉಾಳಕೇ" ೦-೬೮6) - [ಸಂ.] 

ಪ್ರಭಾವಶಾಲಿ (ಗು). | ದ, ವರ್ಚಸ್ವಿಯಾದ ;: ಪ್ರಭಾವವನ್ನು 
ಬೀರುವ : ಅರ್ಜಿಸವಿತಿಯ ಪ್ರಭಾವಶಾಲೀ ವ್ಯಕ್ತಿಯೊಬ್ಬನ ಹೆಸರಿಗೆ 
ಮತ್ತೊಂದು ಪತ್ರ ಬರೆದು . . . ಕೊಟ್ಟನು (ಶುನರು ೩೩೪). (ನಾ). 
೨. ಶಕ್ತಿಯುತವಾದುದು; ಪರಿಣಾಮಕಾರಿಯರಾದುದು : ಬರೆಹ 
ಕ್ಕಿಂತ ವತಾಶೇ ಹೆಚ್ಚು ಪ್ರಭಾವಶಾಲಿಯಾದುದಲ್ಲವೇ ? (ವಾತ್ಮಲ್ಮ. ೨೩೭); 
ಕೊಪರ್ನೀ£ಸ್‌ ಮತ್ತು ನ್ಯೂಟನ್ನರ ಕಾಲಗಳಲ್ಲಿ ನಡೆದ ಸಂಶೋಧನೆಗಳಷ್ಟು 
ಪ್ರಭಾವಶಾಲಿಗಳಾಗಲಿಲ್ಲ (ಹುಕ್ಕಾ. ೩೩ ಶೀ). ೩. ವರ್ಚಸ್ವಿಯಾದ 
ವ್ಯಕ್ತಿ: ಪ್ರಭಾವವನ್ನು ಬೀರುವವನು : ಆತ ತುಂಬಾ ಪ್ರಭಾವಶಾಲಿ. 
ನಮ್ಮ ಕೆಲಸಕ್ಕೆ ಅವನು ಸಹಾಯ ಮಾಡಬಹುದು (ಕೂ). 

[ಸಂ. ಪ್ರಭಾವಶಾಲಿನ್‌] 

ಪ್ರಭಾವಳಿ (ನಾ). ವಿಗ್ರಹದ ಶಿರೋಭಾಗದಲ್ಲಿ ಅಳವಡಿಸುವ 
ವರ್ತುಳಾಕಾರದ ಒಂದು ಅಲಂಕಾರಸಾಧನ : ಶ್ರೀಆದಿತೀರ್ಥೇಶ್ವರ 
ರಿಂಗೆ ಮಾಡಿಸ್ತ ಲೋಹದ ಪ್ರಭಾವಳಿಗೆ ಆ ಸಮಸ್ತಜನಂಗಳಿಗೆ ಮಂಗಳ 


ಪ್ರತಿ 


ಅ 
೦ 


೬೦೭೬ 


ಪ್ರಭು 


ಮಹಾಶ್ರೀ (ಮೇಂ. ೦೯೪೪, ೪೪-೨; 1589); ಉಮಾಮಹೇಶ್ವರನ ಮೇಲೆ 
ಕೆತ್ತಿರುವ ಪ್ರಭಾವಳಿಯು ಅತ್ಯಂತ ಸುಂದರವಾದ ಬಳ್ಳಿಯಿಂದ ಕೂಡಿದಂತೆ 
[ಸಂ. ಪ್ರಭಾವಲಿ] 

ಪ್ರಭಾವಳಿ : ಇದರಲ್ಲಿ ತರಹೇವಾರಿ 
ಉತ್ಸವಗಳಿರುತ್ತವೆ. ಪ್ರಭಾವಳೆ, ಶೇಷ, ಗರುಡ, ಪುಷ್ಪಮಂಟಪ 
ಇತ್ಯಾದಿ (ಗರುರಾ- ೩೩). ಪ್ರಭಾಳಿ : ನವರತ್ನ [ಖಚಿತ]ವಾದ ಚಿಂನದ 
ಪ್ರಭಾಳಿಯನೂ ಸಮರ್ಪಿಸಿ (೪69: IX- ii, 96೩೭; 1518). 

[೭ ಪ್ರಭಾವಳಿ./ ಮರಾ. ಪ್ರಭಾವಳ, ಪ್ರಭಾಳ) 

ಪ್ರಭಾವಿ (ಗು). ೧. ವರ್ಚಸ್ಸಿನಿಂದ ಕೂಡಿದ; ಪರಿಣುವಂಕಾರಿಯಾದ: 
ತನ್ನ ಲೇಖನಗಳನ್ನು ಪ್ರ೬ಟಿಸಿ ಪ್ರಭಾವಿ ಬರಹಗಾರ ಎಂದು ಎನಿಸಿ 
ಕೊಂಡಿದ್ದು ರಂಗಣ್ಣನವರಿಗೆ ಧೈರ್ಯ ತಂದುಕೊಟ್ಟಿತು (ಅಶನಾ- ೦೦)- 
(ನಾ). ವಿ. ವರ್ಚಸ್ವಿಯಾಾದಂದಂ : ಅಷ್ಟು ಪ್ರಭಾವಿಯಾಗಿತ್ತು 
ಮಹಾದೇವಯ್ಕನವರ ಉಜ್ವಲವ್ಯಕ್ತಿತ್ವ (ರಂಗರೋ. ೦೭೦). ೩. 

ಪ್ರಭಾವ ಬೀರಬಲ್ಲವನು : ಎಲ್ಲ ಅಂಗಗಳಲ್ಲಿಯೂ ಜೈನರೇ ಪ್ರಭಾವಿ 
ಗಳಾಗಿದ್ದ ಕಾಲವು ಮುಗಿದುಹೋಗಿತ್ತು (ಸಾಹಿಸ- ೦೩೫). 

[ಸಂ. ಪ್ರಭಾವಿನ್‌) 

ಪ್ರಭಾವಿತ (ನಾ). ವರ್ಚಸ್ಸಿಗೊಳಗಾದವನು: ಅವರ ಮುಗ್ಧ ನಡೆನುಡಿ 
ಗಳಿಂದ ಪ್ರಭಾವಿತರಾದವರು . , . ನಿಜವಾಗಿ ಧನ್ಯರು (ಶಿಕ್ಚದ. ೬೭6) ; 
ಅವಳ ಸೊಬಗಿನಿಂದೆ ಅವನು ಪ್ರಭಾವಿತನಾದನು (ಯೋರಕು- 00) 

[ಸಂ.) 

ಪ್ರಭಾವಿಸು (ಕ್ರಿ) - ೧. ಬೆಳಗಂ ; ಪ್ರಕಾಶಪಡಿಸಂ : ಮಣೋರಥಮೆ 
ಪುಟ್ಟುವ ಮನಾಳ್ಕೆಯಿನೊಲ್ಹು ಪುಟ್ಟಿ ವಂಶಾಂಬರಮಂ ಪ್ರಭಾವಿಸಿದನ 
ಪ್ರತಿಮಪ್ರಬಳಪ್ರತಾಪಿವೀರಾಂಬುಧಿ ಪದ್ಮಿದೇವನ" (ಇ. 1-1. 
೨೭೭-೨೦; 1184). 2. ಹೊಮ್ಮಿ ಸು ತ ಪ್ರಕಟಪಡಿಸಂ : ಸಾಕ್ಷಾತ್ಸರಸ್ವತಿ 
ತಾನೆಂಬಿನಮೇಂ ಪ್ರಭಾವಿಸಿದಳೋ ನಾನಾಕಳಾಳಾವವಮಂ (ಸ:ಕುಮಾ. ೭-೩೬) ; 
ನೋಂಪಿಯೊಳಾದ ಮಹಾಮಹಿಮೆಯಂ ಪ್ರಭಾವಿಸುಕತ್ತಂ ನಾನಾಜಿನ 
ಜಿನಾಲಯಂಗಳಂ (ಸೇವೆ) ಮಾಡುತ್ತಂ (ಮಂಕ್ಕಾ- 111, ೩೯೦ ನವಶಿಧಿರೆಂತಾರರ 
ನೋಂಶಿ). [ಪ್ರಭಾವ + - ಇಸು) 

ಪ್ರಭಾಳಿ 'ಪ್ರಭಾವಳೆ' ನೋ. 

ಪ್ರಭಿನ್ನ (ಗಂ). ೧. ಒಡೆದ; ಚೂರುಚೂರಾದ : ನೆಆ್‌ದ ಚಾತುರ್ದಂತ 


ಕೆತ್ತಲ್ಪಟ್ಟಿದೆ (ಕಾರದ. ೫0೨). 
ಪ್ರಭಾವಳೆ, ಪ್ರಭಾಳಿ (ನಾ). 


ಬಲಜಲಧರರಭಸಂ ಪ್ರಭಿನ್ನ ಬ್ರಹ್ಮಾಂಡಾಖಂಡಶಂಕೆಯಂ ಪ್ರಟ್ಟಿಸೆ 
(ಕಂತಿ. ೩-೦೦೦ ನ) ಕುತೀರ್ತ್ವಧ್ವಾನ್ತಸಂಘಾತಪ್ರಭಿನ್ನಘನಭಾನವೇ 
(ಸೌಇಇ. ೩೫. ೪೬-೨; 072). ವಿ. ಅರಳಿದ ; ಬಾಸಣಿಸಿದುದುತ್ಕಟ 
ಕಂಸುವತಾಸವಸೌರಭದೆ ದೆಸೆಗಳೊಡನಳೀಂಳವುಂ ವಾಸವವನಿತಾವದನಾ 


ಬ್ಹಾಸವಸೇಕಪ್ರಭಿನ್ನಮುಕಂಲಂ ವಕುಲಂ (ಅಂ. ೬-೯೭). (ನಂ). ೩. 
ಮದವೇರಿದ ಅನೆ, ಮದ್ದಾನೆ ; “ಲಗ್ನ, ಪ್ರಭಿನ್ನಃ, ಮತ್ತಃ 
೨_ಈ ೩ ಮದದಾನೆ" (ಹರದು ೩೬-೬) [ಸಂ.] 
ಪ್ರಭು (ನಾ). ೧. ರಾಜ; ಅರಸು; ಒಡೆಯ; “ಅರ್ಯಃ. ಪರಿವೃಢಃ, 
ಸ್ವಾಮಿಸತಾ, ಪ್ರಭು; . . . ಅಧಿಪತಿ- ಈ ೧೦ ಒಡೆಯಂ” (ಹರ:ಯು, 
8೭-೦66); ಪ್ರಭುಗಳ ಭಯದೊಡನೆ ಕೂಡಿ ಚಿಂತಿಪರಾಗಿಳ್‌ (ಹಾರ, 
೨೨೨೩); ವೈದ್ಯಗ್ರಂಥವನ್ನು ಬರೆದಾತನು ಕಳಲೆಯ ಪ್ರಭುವಾದ ವೀರ 
ಇಜನು (ಸಕತ್ಕೆ- ೪. ಪ್ರಸ್ತಾವನೆ), ೨. ಬಸವಣ್ಣನ ಸಮಕಾಲೀನ 
ನಾಗಿದ್ದ ಶರಣನೊಬ್ಬನ ಹೆಸರಂ ; ಅಲ್ಲಮ ; ಸಿದ್ದರ:ಮನ ಪುರಕೆ 
ಪ್ರಭು ಬಂದ (ಶ್ರಶು೦. ೧:-೩). ಹಿ. ಒಬ್ಬಾನನ ಹೆಸರು ; ಇದ 
ಮುನ್ಹೆ ಕೊಣ್ಣಿಶುಲರಕುಪ್ಪ ಕೀರ್ತಿವರ್ಮ ಗೋಸಾ೩ಸಯ ನಿಜ್‌ಸದು 
ಕೀರ್ತನ ದಿಶಾಪಾಲಸ್ಯಲಿಖಿತಂ ಪ್ರಭುನಾಮಂ (ಎಇ. X೩1, ೩೪-೦೪; 751). 


ಪ್ರಭುಗೊಡಗೆ 


ಪ್ರಭುಗಳುಂಬಳಿ ಎ ರಾಜನು ಬಿಟ್ಟ ಮಾನ್ಯ ; ಮಹಾಜನಂ ಪ್ರಭು 
ಗಳುಂಬಳಿಯುಮಂ ದೇವರುಂಬಳಿಯುಮಂ ಸರ್ವ್ವಬಾಧಾಪರಿಹಾರವಾಗಿ 
ಕಾದೂಡುವರು (ಕಾಂರೇ9'. ೩-೨೨: 1047). [ಸಂ.7 
ಪ್ರಭುಗೊಡಗೆ (ನಾ). ರಾಜನು ಕೊಟ್ಟ ಕೊಡುಗೆಯ ಭೂಮಿ ; 
ಪ್ರಭುಗೊಡಗೆ ಗಉಡುಗಳೂ ಗ್ರಾಮದ ಸೇನಬೋವನ ಕೊಡಗಿ ಮುನ್ತಾದ 
ಮಾನೈಗಳನೂ ಸರ್ವಮಾನ್ಯವಾಗಿ ಬಿಟ್ಟು (ಎಳ, ೫1೪, ಶ್ರೀರಂಗ. ೦೪೯-೨೦; 
1563). [ಪ್ರಭು 4+ ಕೊಡಗೆ (ಎಕೊಡಂಗೆಯ್ಸ್‌) ] 
ಪ್ರಭುತೆ (ನಾ). ಪ್ರಭುವಾಗಿರುವಿಕೆ; ರಾಜನೆ ಅಧಿಕಾರ; ಪ್ರಭುತ್ವ: 
ಗಭೀರದೊಳ್‌ ಗರಿಮೆಯೊಳೂರ್ಜಿತಪ್ರಭುತೆಯೊಳ್‌ ೬ * ೬ ನಿನಗಾರ್‌ 
ದೊರೆ ಮಾನವರೀ ಧರಿತ್ರಿಯೊಳ್‌ (ಶ್ರತ್ನಶು. ೧-560); ಪ್ರಭುತೆಯ ತೆರ 
ನಂತೆ ಜನರನು ಸೆಳೆವಳು (ಇಂಶಾಶ. ೦೦೬-3೦). [ಸಂ. ಪ್ರಭುತ] 

ಪ ಭುತ್ತಿಕೆ (ನಾ). ಇ ಪ್ರಭುತ್ವ : ಅಸಗೋಡ ಪಲ್ಲವಸಾವಂತನು 
ಉಚ್ಚಂಗಿ ಮೂವತ್ತಆಸೋಳು ತಂನ ಪ್ರಭುತ್ತಿಕೆಯ ಕೂಚಿಗೋಳದ 
ಮೂಲಸ್ಥಾನ ಕಲಿದೇವ ಜಾಜ್‌ ನಿವೇದ್ಯಕ್ಕಂ °- ೬ ಬಿಟ್ಟಿ ದತ್ತಿ 
(0a. 1ಸ-1, ೩೩೯-೨೨; 1922), [< ಪ್ರಭುತ್ವ 4 ಇಕೆ] 

ಪ್ರಭುತ್ವ (ನಾ). ಒಡೆತನ; ಅಧಿಕಾರ ; ಆರ ನೆಗಟಕ್ತಿಯುಂ ಬಲವಂಂ 
ಮಾಯತಿಯುಂ ಚಲಮುಂ ಪ್ರಭುತ್ವಮುಂ ದೂರದೊಳಿರ್ದು ನೋಡೆ 
ಸೊಗಯಿಪ್ಪುದು ಬೆಟ್ಟದ ನುಣ್ಣಿನಂತೆ (ಕಾರ್ಮಸಾ- ೪೩೩) ; ಪ್ರಭುತ್ವಗಳು 
__ಇವು . ರಂಜಾಧೀನಪ್ರಭುತ್ವವೆಂತಲೂ ಪ್ರಜಾಧೀನ 
ಪ್ರಭುತ್ವವೆಂತಲೂ ಎರಡು ವಿಧವು (ರೂಗೋಳ.- ೦೪. [ಸಂ.) 

ಪ್ರಭುಮಾಣಿ (ನಾ). ಒಬ್ಬಾತನ ಹೆಸರು : ಶ್ರಿ:ಪ್ರಭುಮಾಣಿ ಪರೆಮ 
ಸುಭಗನ್‌ ಪಗೆವರೆ ಗಂಧಾಸ್ತಿ ಪಾರ್ವ್ವರ ಇಚ್ಛೆ (ಎಳೆ- 12. ಮದ್ಮನಿ. 
೦೦೪-೦: 8ಕೆಯ ಶತ): [ಪ್ರಭು + ಮಾಣಿ] 

ಪ್ರಭುವಳಿತ (ನಾ). ಅರಸನ ಅಂಕಿತಕ್ಕೆ ಒಳಪಟ್ಟುದಂ ; ರಾಜನ ಅಧೀನ 
ಕ್ಕೊಳಗಾದಂದು : ನಾವು ಎಲ್ಲರನ್ನೂ ಜಯಿಸಿ ರಾಜ್ಯಗಳನ್ನು ಕಟ್ಟಿ 
ಕೊಂಡು ಕಳಲೆಯನ್ನು ಮಾತ್ರ ಅವನಿಗೆ ಪ್ರಭುವಳಿತವಾಗಿ ಕೊಟ್ಟು ಇದ್ದೆವು 
(ಕಾಮವಂ -9೬); “ಪ್ರಭುವಳಿತವಾದ ಕಟ್ಟುಂಬಳಿ' ಎಂಬ ಒಕ್ಕಣೆಯಿದೆ 
(ಮೊಂತ್ರಕ-೦೬-೨) . [ಸಂ. ಪ್ರಭುವಲಿತ] 

ಪ್ರಭುಶಕ್ತಿ (ನಾ). [ರಾಜನೀ] ಮಂತ್ರಶಕ್ತಿ, ಪ್ರಭಂಶಕ್ತಿ ವಂತ್ತು 
ಉತ್ಸಾಹಶಕ್ತಿಗಳೆಂಬ ಮೂರು ಶಕ್ತಿಗಳಲ್ಲಿ ಒಂದಂ ; ರಾಜನ ಅಧಿ 
ಕಾರದಿಂದ ಬರುವ ಶಕ್ತಿ; ಕೋಶಬಲ ಮುತ್ತಾ ದಂಡಿಸುವ ಶಕ್ತಿ. 
ಇವುಗಳಿಂದ ಬರುವ ತೇಜಸ್ಸು,-ವರ್ಚಸ್ಸು ; ಆಳುವ ಶಕ್ತಿ: 
ಉತ್ತಮವಪ್ರಭುಶಕ್ತಿಯುಕ್ತೆ ಜಿನೇಂದ್ರ ಶಾಸನಭಕ್ತೆ (ಎಕ. ೪1, ಶಿಕಾಂ- 
೨೦೯-೦೯; 918) : ಪ್ರಭುಶಕ್ತಿ ಶಕ್ತಿ ನಿರ್ಮಳ ಮಣಿಭೂಷಣಂ ಫಣಿವಿಭೂಷಣ 
ಮಾಗೆ ನೆಗಟಕ್ಕಿಯಂ ಪುದುಗೊಳಿಸಿದನೀಶ್ವರಂ  ನೆಗಲ್ಬುದಾರಮಹೇ 
ಶ್ವರನೀಗೆ ಭೋಗಮಂ (ಶಂಕಠಾ. ೦-೨); ರಾಜಕೀಯವ್ಯವಸ್ಥೆಗಳು 
ಪ್ರಭುಶಕ್ತಿ ಇರುವವರ ಅಭಿಪ್ರಾಯಗಳಿಗೆ ಸರಿಯಾಗಿ ರೂಪಾಂತರಗಳನ್ನು 
ಪಡೆಯುತ್ತವೆ (ರಾರದ-೨೨೦). ಉತ್ಸಾಹಶಕ್ತಿ? ಪರಾ. [ಸಂ.) 

ಪ್ರಭುಸಮ್ಮಿತ (ನಾ). [ಕಾವ್ಯಮಾ] ಪ್ರಭುಸಮ್ಮಿತ, ಮಿತ್ರಸವ್ಮಿತ 
ವಂತ್ತು ಕಾಂತಾಸವಿವ’ಿತವೆಂಬ ಮೂರು ಬಗೆಯ ಸವ್ಮಿತಗಳಲ್ಲಿ 
ಒಂದು ; ನವಂಗೆ ಪ್ರಿಯಂವಾಗಿರಲಿ ಇಲ್ಲದಿರಲಿ ರಾಜಶಾಸನೆದಂತೆ 
ಅವುಗಳನ್ನು ಅನಂಸರಿಸಿ ನಡೆಯಂಬೇಕಾದುದು ;: ಆಲಂಕಾರಿಕರು 
ಗ್ರಂಥರಾಶಿಯನ್ನು ಉಪದೇಶದೃಷ್ಟಿಯಿಂದ ಪ್ರಭುಸಮ್ಮಿತ. ಮಿತ್ರ 
ಸಮ್ಮಿತ, ಕಾಂತಾಸಮ್ಮಿತ ಎಂದು ಮತ್ತೊಂದು ಪ್ರಕಾರವಾಗಿ ಮೂರು 
ಭಾಗ ಮಾಡುವರು. “ಹೀಗೆ ಮಾಡಬೇಕು, ಹೀಗೆ ಮಾಡಕೂಡದು ” 
ಎಂದು ಕರ್ತವ್ಯಾಕರ್ತವ್ಯಗಳನ್ನು ವಿಧಿಸುವ ಮತ್ತು ನಿಷೇಧಿಸುವ ವೇದ 


೬೦೭೭ 


1೩6 


35 


40 


45 


ಪ್ರಭೆವೆಜು 


ಶಾಸ್ಟ್ರಾದಿಗಳು ಪ್ರಭುಸಮ್ಮಿತ (ಕೈನಿಡಿ. ೦೬6 900) ; ಎಧಿ- ನಿಷೇಧಗಳನ್ನು 
ಪ್ರ ಭುಸಮ್ಮಿತವಾಗಿ ನಿರೂಪಿಸುವ ವೇದಗಳಲ್ಲಿ ಶ್ರದೈಯಿಟ್ಟು ಪ್ರವರ್ತಿ 
ಸುವುದೇ ಪ್ರಸ್ತುತವಾಗಿತ್ತು (ರಾರ. ೦3೦). [ಸಂ.] 

ಪ್ರಭೂತ (ಗು). ೧. ಸಮೃದ್ಧವಾದ ; ಹೆಚ್ಚಾದ ; ಅಧಿಕವಾದ : 
ಆ ವಿವಿಧಪ್ರ ಭೂತಭುವನಸ್ತುತಸ-ರಸಮಸ್ಸವಸ್ತುವಂ ತೀವಿದ ಭಂಡಿಯೊಳ್‌ 
. . * ಸಂಜೀವಕ ನೆಂದಕಾಖ್ಯ ವೃಷಭಂಗಳನಿಂಬೆನೆ ಪೂಡಿ (ಕಂಕತಂ. ೨೩ ೪)- 
೨. ಹುಟಿ ತದ ; ಉಂಟಾದ : ಪುರಾಣಕವಿಪ್ರ ಭುಪ್ರಯೋಗಾವಿಳಸದ್ಗು 
ಣೊೋದಯಮನಾಯ್ಡ ವಂ ಸಮೆದೊಂದು ಕಾವ್ಯದಿಂ ಶ್ರೀವಿಜಯ 
ಪ್ರಭೂತಮೂದವಮಂ ತನಗಾಗಿಸಿದೊಂ ಕವೀಶ್ವರಂ (ಕಂಕಾ. ೨-೦೩೩); 
ಅಭಿಮನ್ನುಮರಣವಾರ್ತಾಪ್ರಭೂತಶೋಕಾಗ್ನಿ ಧರ್ಮತನಯನನಿರದಂದಭಿ 
ಭವಿಸಿ ತನ್ನನಳುರ್ದಂತೆ ಭಾಸ್ಯರಂ ಕೆಂಕಮಾದನಸ್ತಾಚಲದೊಳ" (ಕಂಶಾರಾ. 
00-00೬). ೩. ಪಕ್ವವಾದ ; ಬಲಿತ. (ನಾ). ೪. ಹೆಚ್ಚಳ ; ಆಧಿಕ್ಕ:. 
“ ಪ್ರಾಜ್ಮಂ, ಭೂರಿ, ಪ್ರಭೂತಂ . ., ಅದಭ್ರಂ-ಈ ೧೮ ಮೊಕ್ಕಳಂ” 
(ಶರಾಯು.- ೦೦೬-೦೬) ; ಜನಸಾಧಾರಣವೆಂದರೆ, ಒಂದು ದೊಡ್ಡ ಜೀವ 
ವನ್ನು ಸೂಚಿಸುತ್ತದೆ ; ಸ್ವಭಾವವಾಗಿ ಅದರ ಅವಶ್ಯಕತೆ ಪ್ರಬಲ ಮತ್ತು 
ಪ್ರಭೂತ (ಏರ. 11, ೧೯೪). ೫. ಶ್ರೇಷ್ಠವಾದುದಂ- ೬. ಒಬ್ಬ 
ವ್ಯಕ್ತಿಯು ಸತ್ತ ನಂತರದ ಹತ್ತನೆಯ ದಿನ ಕೊಡಲಾಗುವ 
ಮೊಸರನ್ನದ ಬಲಿ: (೪). [ಸಂ. 

ಪ್ರಭೂತೆ (ನಾ). ಸಮ್ಮದ್ಧವಾದಂದು ; ವಿಪುಲವಾಗಿರುವಿಕೆ : 
“ಬಹುಳಂ ಪ್ರಭೂತಂ ಪ್ರಭೂತಿ [ಾಾ೫೨೦- ರಿ] ಬಹುಪುಷ್ಕಳಂ ಪುಷ್ಪಮೆನೆ 
ಮೊತ್ತಮಕ್ಕುಂ” (ಮಂಗರಾ- 936-6); ಶೈಲಸಾಗರಧರಾಶಾಚ್‌್‌;ವಾಳಾಂ 
ಬರಂ ಪರಮಶ್ರೀವಿಜಯ ಪ್ರಭೂತಿಜಯಶ [0೦] .. . ಪರಮಾನಂದಿತ 
ಲೋಕಮೊಪ್ಪೆ ನೆಲೆಗೊಳ್ಳಾಚಂದ್ರ ತಾರಂಬರಂ (ಕಂರಾ ೩-೨೩0): [ಸಂ.] 

ಪ್ರಭೃತಿ, (ನಾ). ೧. ತೂಕವುಳ್ಳುದು ; ಶ್ರೇಷ್ಠವಾದುದು ; ಉತ್ತಮ 
ವಾದಂದಂ : ಭಾಸ್ವದ್ದುಣಯುತಕಪಿಲಾದ ಪ್ರಭೂತಾವನೀಪಾವನರೂೊಪ 
ಶ್ರೀವಿಭೂತಿಪ್ರ ಭೃತಿಯನುಆತಿ ಪತ್ಪೂರ್ವಕಂ ಲೇಪನಂಗೈದು (ರಾಣಕೀ- 
೧೩-೪೬). ೨. ತೂಕದ ವ್ಯಕ್ತಿ; ಶ್ರೇಷ್ಠಪುರುಷ ; ಶ್ರೇಷ್ಠವ್ಯಕ್ತಿ : 
ಕೊಳಾಗಾಲದ ವೀರಣ್ಣಶೆಟ್ಟಿ, ಅಣ್ಣಯ್ಯಕಾಸ್ಟ್ರಿ ಪ್ರಭೃತಿಗಳಿಲ್ಲಾ ಯೋಚಿಸಿ 


(ಹೈರಕೆ- ೪೬); ಆಧಾರಗ್ರಂಥಗಳಲ್ಲಿ ನೆಮೂದಿಸಲ್ಪಟ್ಟ ಕೆಲವು ಹೆಸರು 
ಗಳನ್ನು . . . ನವ್ಮೂ ತುಳುನಾಡಿಗೆ ಹೊಂದಿಸಿಕೊಳ್ಳುವ ಪ್ರಯತ್ನವನು 

(5 PY 
ನಮ್ಮ ನಾಡಿನ ಪ್ರಭೃತಿಗಳು ಮಾಡಿದ್ದಾರೆ (ತು ಕುನಾ-0೭)- 


[.ಆಸಂ. ಭೃತಿ- ಭಾರವಾದುದನ್ನು ಹೊತ್ತು ಕೊಂಡಿರಂವುದು] 
ಪ್ರಭೃತ್ಯಿ (ಅ). ಮೊದಲಾಗಿ; ಮೊದಲುಗೊಂಡು ; ಪ್ರಾರಂಭಿಸಿ : 
ಸಿದ್ಮಾಯತನ ಪ್ರಭೃತಿ ನವಕೂಟಂಗಳೊಳಂ ನೆಅ್‌ದು (ಆರಿಪು. ೧-೬೨ ನ) ; 
ಯಾಚಕ ವಾಚಕ ನರ್ತನ ಕಥಕ ಪುಣ್ಯಪಾಠಕ ಪ್ರಭೃತಿ ಸಮಸ್ತಜನಕ್ಕಂ 
ಬೇಡಿದುದಂ ಕೊಟ್ಟು (ಸುಕುವೂ- ೬-೨೩ ವ). [ಸಂ.) 
ಪ್ರಭೆ (ನಾ). ೧. ಕಾಂತಿ; ಪ್ರಕಾಶ: “ ವರ್ಚಃ . , . ಪ್ರಭಾ, ರಶ್ಮಿ; 
_ಈ ೧೧ ದೀಪ್ತಿ” (ಹರಾಯು-೦೨-೬೫); ಪ್ರಭೆಯಿಂ ಚಿಂತಾಮಣಿ ಕಲ್ಪ 
ಭೂರುಹಂ ಪುಷ್ಪಮಂಜರಿಯಿನೆಸೆವವೊಲಾ ಶ್ರಿಭುವನಭೂಷಣನೆಸೆದಂ 
(ಅರ್ಥನೇ- ೪-೩೪); ಆ ಚಿತ್ತಿನ ಪ್ರಭೆಯಲ್ಲಿ ಶರಣನುದಯಿಸಿದನು (॥ರ್ಮೇವ- 
0೭-೪4). ೨. ರಶ್ಮಿ ; ಕಿರಣ . “ರೋಚಿ; ... ದ್ಯುತಿ, ಪ್ರಭಾ 
ಗೌಃ ಈ ೩೨ ರಶ್ಮಿಗಳೆ ಪೆಸರ್‌” (ಆ0ಾಯು -೭-೩5) ೬ 
ಪ್ರಭಾಸ್ರಭಾವನ್ಯಾಯ ದೀಪ ಮತತ್ತಿ ಅದರ ಪ್ರಕಾಶ ಎರಡೂ 
ಒಂದೇ ಎಂಬ ನ್ಯಾಯ: ಪ್ರಭಾಪ್ರಭಾವನ್ಯಾಯದಂತೆ ಈ ವಿಶ್ವವು 
ಈಶ್ವರನಿಗೆ ಶರೀರವಾಗಿದೆ (ರಾರದ- ೨೬೬). [ಸಂ. ಪ್ರಭಾ] 


ಪ್ರಭವೆಣಿ (ಕ್ರಿ). ಪ್ರಕಾಶವನ್ನು ಹೊಂದಂ; ತೇಜಸ್ಸನ್ನಿ ಪಡೆ; 


ಪ್ರಭೇದ 


ಅತುಳಿತಪ್ರಭೆವೆತ್ತು ಸುತನೀ ಗತಿಯೊಳೀಶಧ್ಯಾನತತ್ಪರಮತಿಯೊಳಿರ್ದನ: 
ತಾಯ ಬಸುಅಲಿ ವತ್ಸರತ್ರಯವು (ಏಸಫ್ರು, ೩-೦೨). [ಪ್ರಭೆ--ಪೆಣ) 

ಪ್ರಭೇದ (ನಾ). ©. ಒಡೆಯುವಿಕೆ; ಮುರಿಯಂವಿಕೆ. ೨. ವಿಭುಗ. 
೩. ಪ್ರಕಾರ; ರೀತಿ; ವಿಧ: ರಘಟೆಗಳ (ತೆಲುಶು-ರಗಡ) ಪ್ರಭೇದ 
ಗಳನ್ನು ತಿಳಿಸುವ . . . ಈ ಎರಡು ಪದ್ಯಗಳು ಪ್ರಕ್ಷಿಪ್ತಗಳಾಗಿ 
ಕಾಣುತ್ತವೆ (ಪಡ: ೦೩೬). ೪. ವ್ಯತ್ಯಾಸ; ಭೇದ: ಇಂತೀ . ಅಂಗ 
ಪ್ರಾಣಂಗಳಲ್ಲಿಯೂ ಲಿಂಗವೇ ಎಡೆಕಡೆ ಇಲ್ಲದಿರ್ಪ ಪ್ರಭೇದ [2ಿಕಾಂ- 
ಭೇಧ]ವನು ಅಜ್‌ದಾತನೇ ಸರ್ವಾಂಗಲಿಂಗಿ (ಸಿರೇ. ೦೦-೩೩೩). ([ಸಂ.) 

ಪ್ರಭೇದಕ (ನಾ). ಭೇದಿನುವವನು; (ಇಂಗಿತವನ್ನು) ಅರಿಯಂವವನು: 
ಪರರಿಂಗಿತಾಕಾರಪ್ರಭೇದ೭ನ ಮನ್ನಣೆಗೆ ಬೆಜಕಿಯದನನು . , , ಪಡಿಹಾಣಕನ 
ಮಾಡುವುದು (ಳುವ್ಮಾಉ.- ೩-೯೪). [ಸಂ.] 

ಪ್ರಭ್ರಪ್ಪಕ (ನಾ). ತಲೆಯಲ್ಲಿ ಧರಿಸಿದ ಹೂಮಾಲೆ: *'ಚಂಡಿಕೆಯಲ್ಲಿ 
ಮುಡಿದ ಹೂ ಪ್ರಭ್ರಷ್ಟಕವೆಂಬುದು'' (ಹರಾಯಂ. ೯೦-೩೯೯). [ಸಂ.] 


೬೦೭೮ 


ಪ್ರಮಂಥ (ನಾ). ಅಗ್ನಿಯನ್ನುಂಟುಮಾಡಲು ಬಳಸಂವ ಮರದ]. 


ತುಂಡು; ಆರಣಿ: ಮನುಷ್ಯ ಬಿದಿರುಜಾತಿಯ ಕಾಷ್ಮದ ಮೆತ್ತನೆ ಮರದಲ್ಲಿ 
“ಪ್ರಮಂಧ'ದಿಂದ (ಅರಣಿಯಿಂಂದ) . . . ಮಧಿಸಿದಾಗ ಬೆಂಕಿಯಡಗಿದೆ 
ಯೆಂದು ತಿಳಿಯುತ್ತಾನೆ (€ರೃಶ್ರ. ೪ ವೀಳ): [ಸಂ.] 

ಪ್ರಮತ್ತ (ಗು). ೧. ಸೊಕ್ಕುವ; ಮದವೇಲುವ: ಸೌಂದರ್ಯದಿಂದ 
ಪ್ರಮತ್ತವಾಗುವ ಚೇತನ ಶಿವದ ನೆನಹಿನಲ್ಲಿ ನಾಂದು ಹಗುರವಾಗಲಿ 
(810ದಸ. 100). ವಿ. ಅಜಾಗರೂಕವಾದ; ಎಚ್ಚರಗೇಡಿಯಾದ. 
(ನಾ). ೩. [ಜೈನ] ಆತ್ಮನ ಎರಡು ಅವಸ್ಥೆಗಳಲ್ಲಿ ಒಂದಂ; ಐ 
““ಅಶುದ್ಧಾತ್ಮನಲ್ಲಿ ಕೆಳತರಗತಿಯ ಆರಂ ಗುಣಸ್ಮಾನಗಳಲ್ಲಿ ಕಾಣ 
ಬರುವ ಪರಿಣಾಮ?” (ಕೈನಕೋ- ೦೭೭): ಅಂತಮರ್ಣಹೂರ್ತಿಕಾಲಂ 
ಪ್ರಮತ್ತಾಪ್ರಮತ್ತಪರಾವರ್ತ್ಕನಸಹಸ್ರ ೦ಗೆಯ್ದು (ಆಂಫು. ೦೦-೦೪ ವು); 
[ಮತ್ತಂ]ವಂತವರ್ಣಹೂರ್ತಕಾಲಂ ಪ್ರಮತ್ತಾಪ್ರಮತ್ತ ಪರಿವೃತ್ತಿ . . . 
ಪ್ರವೃತ್ತಕರಣಕ್ಷಪಕನಾಗಿ (ಕಾಂಠಿಪು. ೦೦-೦೦೦ - 'ಅಪ್ರಮತ್ತ'ಪರಾ. 

[ಸಂ.] 

ಪ್ರಮತ್ತತೆ (ನಾ). ಸೊಕ್ಕುವಿಕೆ; ಅಮಲೇರುವಿಕೆ: ಈ ಲಲನೆಯರ 
ಸೌಂದರ್ಯಾನುಭವದಲ್ಲಿ ಒಂದು ರೀತಿಯ ಪ್ರಮತ್ತತೆ ಮೊದಪೊದಲಿಗೆ 
ಕಂಡುಬಂದರೂ (ಶಂಕೀ. 6). [ಸಂ. ಪ್ರಮತ್ತತಾ) 

ಪ್ರಮತ್ತಯೋಗ (ನಾ). [ಜೈನ] "`ಕಷಾಯಕ್ಕೆ ಅಧೀನವಾಗಿ ಅಸತ್ಮ 
ವನ್ನಾ ಡುವುದು” (ಕೈನಳೋ. ೦೭೬): ಉಮಾಸ್ವಾಮಿಯವರು 'ತತ್ತಾ ರ್ಥ 
ಸೂತ್ರದಲ್ಲಿ "ಪ್ರಮತ್ತಯೋಗದಿಂದ ಪ್ರಾಣದ ನಾಶವಾಗುವುದೇ ಹಿಂಸೆ' 
ಎಂದು ಪ್ರತಿಪಾದಿಸುತ್ತಾರೆ (ಕೈನಶ. ೨೩೦). [ಸಂ.] 

ಪ್ರಮತ್ತಸಂಯುತ (ನಾ). [ಜೈನ]ಪ ಶ್ರಮತ್ತಗುಣಗಳಿಂದ ಕೂಡಿದವನು: 
ಸಂಜ್ವಲನಕಷಾಯ . . . ದುನ್ವವ್ನದಿ ವ್ಯಕ್ತಾವ್ಯಕ್ತ ಪ್ರಮಾದಂಗಳೊಳು 
ವರ್ತಿಸುವ ತಪಸ್ವಿ ಯಾರನೆಯ ಗುಣಸ್ಮಾನವರ್ತಿ ಪ್ರಮತ್ತಸಂಯುತನಕ್ಕುಂ 
(ಕ್ರಾರಕಾ. ೬6-0೪): 1[ಸಂ.] 

ಪ್ರಮತ್ತಿ (ನಾ). ಇ ಪ್ರಮಾದಿ ೨: ೫ ೫ x ವಹಳನ ಪ್ರಮತ್ತಿ ಸಂವತ್ಸರದ 
ಕಂರ್ತ್ವಿಖ ಬಹ ಸೋಲುದೊಡ ತಂಮಣ್ಣಗೆ ನಿಂದ ವೀರಗಲ್ಲು (ಕ್ಕುಆಂ. 
0೪೪೬, 04-3; 3399). [« ಪ್ರಮಾದಿ ?] 

ಪ್ರಮಥ (ನಾ). ಶಿವನ ಪರಿವಾರವರ್ಗದಲ್ಲಿ ಒಬ್ಬ: “'ಅತನ ಗಣಂಗಳಂ 
ಪ್ರಮಧಥರೆಂಬುದು” (ಹರಲಾಯಾ.- ಇ-೪); ಎಲ್ಲಿ ನೋಡಿದಡಲ್ಲಿ 
ಮನವೆಳಸಿದರೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ (ಏಸನ. ೪೪3), 
ಜ್ಯೋತಿಯಿಂದ ಜ್ಯೋತಿ ಉದಯಿಸಿದಂತೆ ಉದಯಿಸಿದ ಶುದ್ಧಚಿದ್ರೂಪ 
ರಪ್ಪ ಪ್ರಮಥರು (ಸಿದ್ದೀರ- ೨೦- ೩೩). [ಸಂ.7 


15 


ಪ್ರಮಯೆ 


ಪ್ರಮಥಗಣ (ನಾ). ಶಿವನ ಪರಿವಾರ; ಶಿವಗಣ; ಪ್ರಮಥರ 
ಸಮೂಹ: ಕಲ್ಮಾಣಕ್ಕೆ ಪ್ರಮಥಗಣಂಗಳ ರುದ್ರಗಣಂಗಳ ಅಮರ 
ಗಣಂಗಳ . . . ತಂದು ನೆರಹಿದಾತ ನಮ್ಮ ಬಸವಯ್ಮನು (ಶಂಕ. ಕ. 
8-೪); ಘನತರ ಪ್ರಮಧಥಗಣರೊಡನೆ ತಾಂಡವಮನೆಸಗುವನು (ರ್ಕಿ. 
೨-೦-೩೭). [ಸಂ.] * 

ಪ್ರಮಥತ್ವ (ನಾ). ಶಿವಗಣದ ಪದವಿ: ಕಾಲಕಾಲಂ ಮೆಚ್ಚಿ ಕರುಣಾ 
ಲೋಲದಿಂ ಪ್ರಮಥತ್ವಮಂ ಕೊಡೆ (0ಸಫು. ೨೩-೪೬)- [ಸಂ.7 

ಪ್ರಮಥನ (ನಾ). ೧. ಕಡೆಯುವಿಕೆ; ಮಧಿಸುವಿಕೆ: ಸುಪ್ರಸನ್ನರು ನೀವು 
ನಿಮ್ಮ ಭಯಪ್ರ ಕಟತರ ವಚನಪೀಯೂಷಪ್ರ ಮಥನಾಭಾವದಿ:ದೀ ಶಿವ 
ಗಣಾವಳಿಯು . , , ವರ್ಧಿಸಿತು (2ಸಫು, ೩೬-೪೪). ವಿ. ಪೀಡಿಸಂವಿಕೆ; 
ಹಿಂಸಿಸುವುದಂ. ೩. ಕೊಲೆ; ವಧೆ. [ಸಂ.] 

ಪ್ರಮಥನಾಥ (ನಾ). ೧. ಪ್ರಮಥರ ಒಡೆಯ; ಈಶ್ವರ: ಬರುತಿರ್ದನಾ 
ಪ್ರಮಥನಾಥಂ (ಕ್ಕು. ೨-೩-೦೬). ೨. ಗಣಪತಿ: (4). [ಸಂ.] 

ಪ್ರಮದ (ಗು). ೧. ಮತ್ತೇರಿದ ; ಸೊಕ್ಕಿದ : "ಪ್ರಮದಾಳಿ' ಪರಾ. 
೨. ಎಚ್ಚರಗೇಡಿಯಾದ. (ನಾ). ೩. ಸಂತೋಷ ; ಆನಂದ: 
“ಪ್ರಮೋದ , ಪ್ರಮದಃ . .. ಸುಖಂ_ _ಈ ೧೩ ಸುಖದ ವೆಸರ್‌” 
(ಹರಿಯು. '೨೦-೦೨೩) : ಆನಂದನೃತ್ಯಪ್ರಮದಮನಧಿಕಂ ಮಾಡಿ (ಊಂಪು. 
೬-೦೨6) ; ಧವರ್ಮ್ಮಜನಕಂ ಸನ್ಮೂರ್ಗ್ಗವಿದ್ಯೋತನಂ ಪ್ರಮದಃಪೂರಿತ 
ಮಿತ್ರಚಕ್ರನಜಡಂ ನಿತ್ಕೋದಯಭ್ರಾಜಿ ಲೋಕಮನೆಲ್ಲಂ ಬೆಳಗುತ್ತುವಿ:ರ್ಕೆ 
(ಎಳ. 71. ಕಡೂರು. ೬೬-೩೮,1172). ೪. ದತ್ತೂರ. ೫. ಕಾಲಿನ ಹರಡು. 

[ಸಂ.] 

ಪ್ರಮದಂಬೆಜು (ಕ್ರಿ). ಆನಂದವನ್ನು ಹೊಂದಂ : ಪ್ರಮದಂಬೆತ್ತ 
ಚಕೋರದಂಪತಿಯ ವೋಲ್‌ (ಕುಸುಮಾ. ೪. ೩೪)- [ಪ್ರಮದ 4 ಪೆಜ್ಮು) 

ಪ್ರಮದವನ (ನಾ). ರಾಜನ ಅಂತಃಪುರದ ಸ್ತ್ರೀಯರ ವಿಹಾರ 
ಕ್ಕಾಗಿರುವ ಉದ್ಯಾನವನ: “ಅರೆಸರುಂ ಅರಸಿಯರುಂ ಕೂಡಿಹ ಬನಮಂ 
ಪ್ರಮದವನಮೆಂಬುದು” (ಹರಾಯು. ೩೬-೬೦); ಅಂತಃಪ್ರರಪ್ರಮದವನ 
ಪ್ರಎಷ್ಟನಾಗಿ (ಆಂಫ. 6-905); ತರಳಿಕೆವೆರಸು ಪ್ರೆ ಮದಪನಪಕ್ಷದ್ವಾರದಿಂ 
ಪೊಜಮಟ್ಟು ಪೋಗುತ್ತೆಂ (ಕಾರಂಶೂ- ೪೯೨). [o.] 

ಪ್ರಮದಾಳಿ (ನಾ). ೧. ಮದಿಸಿದ ದುಂಬಿ; ಸೊಕ್ಕಿದ ಭ್ರಮರ. 
೨. ಸ್ತ್ರೀಯರ ಸಮೂಹ; ಹೆಂಗಸರ ಗುಂಪು: ೧, ೨: ಆ ಮಂಟಪಂ 
ಮಧುಸಮಯದಂತೆ ವೋಲ್ಠಮದಾಳಿ ಸಂಮನೋಜ್ಞ ಮತಂ (0ಉಜಶೇ.- 
6-6ನ). [ಸಂ. ಪ್ರಮದಾಲಿ ,ಪ್ರಮದಾ 4 ಆಳಿ (ಇ ಆಲಿ) ;ಪ್ರಮದ- ಅಳಿ 
(= ಅಲಿ)] 

ಪ್ರಮದೆ (ನೂ). ೧.ಹೆಂಗಸಂ ; ಸ್ತ್ರೀ: “ರಾಮಾ . . . ಪ್ರಮದಾ, ರಮಣಿ 

- . ಯೊವತಿಃ ಈ ೨೮ ಸ್ತ್ರೀಯರ್‌” (ಹಂ:ಯು. ೭೯ ೩೨೪). ೨. 

ತರುಣಿ ; ಯಂವತಿ ಎಳಂಸವಿಭ್ರ ಮಸಿಂಹಾಸನಾಸೀನನುಂ ಪ್ರಮದಾ 
ಹಸ್ತವಿನ್ಶಸ್ತವಾಮಕ್ರ ಮಕಮಳನುಂ (ಶಂಠರಾ- ೪-೨65) ; ಪ್ರಮದೆಯರಂ 
ಮನೋಭವನೆ ಸೂಟಂಿದೆಚ್ಚಪನಗ್ನಿ ಬುಣದಿಂ (ಶಂಕ್ರ ಪು. ೬-೦೩೩) - 
೩. ಸಂಂದರಿ. ೪. ಹೆಂಡತಿ; ಪತ್ನಿ. [ಸಂ. ಪ್ರವ:ದಾ) 

ಪ್ರಮದೋದ್ಯಾನ (ನಾ). ಇ ಪ್ರಮದವನ ; ಪ್ರಮದೋದ್ಯಾನದೊಳಾವ 
ನಿರ್ದನವನಂ ಕೊಂದಿಕ್ಕಿ೦ (ಶಂಠಾಮಾ. ೦೦-೦೦೬). [ಸಂ.] 

ಪ್ರಮದೋನ್ಮತ್ತ (ನಾ). ಅತಿಶಯವಾಗಿ ಮತ್ತೇರಿದವನು ; 
ಮದೋನ್ಮತ್ತನಾದವನು : ಮತ್ತನತಿಶ್ರಾಂತನು ಪ್ರಮದೋನ್ಮತ್ತನತಿ 
ಕೂಪಿತಾನನನು . - . ಇಂತೀ ಹತ್ತುಜನವಾವಾಗ ಧರ್ಮದ ತತ್ತವಣೆಗಳ 
ನಟ೨ಯಂರೈ (ಕುವ. ೩-೬೬)- [ಸಂ.] 

ಪ್ರಮಯೆ (ನಾ). ೧. ಮರಣ; ಸಾವು. ೨. ಕೊಲ್ಲುವುದು ; ಕೊಲೆ: 


ಪ್ರಮಾಣ 


“ಮಾರಣಂ ... ಪ್ರಮಯಾ, ಹಿಂಸಾ . . . ಸಂಜ ಪನಂ. ಈ ೨೧ 
ಕೊಲೆ” (೫0ಯು. ೭6-೩೨೪). ೩. ನಾಶ; ಅಳಿವು.” [ಸಂ. ಪ್ರಮಯ) 
ಪ್ರಮಾಣ (ನಾ). ೧. (ಎತ್ತರ, ಉದ್ದ ಮತ್ತು ಅಗಲ ಇತ್ಯಾದಿಗಳ) 
ಅಳತೆ : “ಪ್ರಮಾಣ ಪವಣೆಂದಕ್ಕುಂ” (ಕಂಳಂ. ಮಾನ್ಯದ 
ಭೂಮಿಯ ನಿವೇಶನದ ಪ್ರಮಾಣವೆನನ್ತೆನೆ (ಎಇ. 4-04; 1012); 
ತಾರೆಕಾಯ ಪ್ರಮಾಣ ಗುಳಿಗೆಯಂ ಮಾಡಿ (ಕಕಕ್ಕೆ- ೩೪%): ೨. ಎರಡು 
ಮೊತ್ತಗಳಿಗಿರುವ ಪರಸ್ಪರ ಭಾಜ್ಯ. ಭಾಜಕಸಂಬಂಧ : ಗಾತ್ರವು 
ಯಾವ ಪ್ರಮಾಣ (Ratio)ದಲ್ಲಿ ಹೆಚ್ಚುವುದೋ ೬ * ೬. ಒತ್ತಡವು 
ಅದೇ ಪ್ರಮಾಣದಲ್ಲಿ ಹೆಚ್ಚುತ್ತಡೆ(€380. ೨೪9೪. ೩. ಮರ್ಯಾದೆ. 
೪, ಯಥಾರ್ಥಜ್ಞಾನ ; ಸತ್ಯ : ಪ್ರಮಾಣಮಂ ಜ್ಞಾನಮೆಂಬುದು 
(ತಸೂತ್ಕ - ೩೦); ದೂರತ್ವ ಸೂಕ್ಷ್ಮತ್ವ ಮೊದಲಾದ ವಿಷಯದೋಷಗಳು, 
ಕಾಚಕಾಮಲ ಅನವಧಾನ ನಿದ್ರಾ ಮೊದಲಾದ ಕರಣದೋಷಗಳು ಇಲ್ಲದಿರು 
ವಾಗ, ಬರುವಂಥ ಜ್ಞಾನವು ಪ್ರಮಾಣವು (ಹಂಸಾ. 0೩6). ೫. ವಿಧಿ; 
ನಿಯಮ. ೬. ಕಾರಣ ; ಹೇತು: ಜ್ಞಾನೋತ್ಸತ್ತಿ, ವ್ಯಾಪಾರಾಶ್ರಯದ 
ಅಸಾಧಾರಣ ಹೇತುವೇ ಪ್ರವನಾಣವೆನ್ನಿಸಿಕೊಂಬುದು (ಏವೇಳ. ೦೮) 
೭. ವಸ್ತುವಿನ ಯಥಾರ್ಥಜ್ಞಾನವನ್ನು ಕೊಡುವ ಸಾಥನ; 
ಆಧಾರ ; ಸಾಕ್ಷಿ; ರುಜುವಾತು : ಸದ್ಗುರುವಿನ ವಚಸ ಪ್ರಮಾಣವೇ 
ಅಲ್ಲ (ಸರ್ಕೇವ. ೨೦-೩೭); ಪರಮಾತ್ಮಸ್ವರೂಪವನ್ನು ತಿಳಿಸಲು ಶ್ರುತಿ 
ಗಿಂತಲೂ ಅಧಿಕವಾದ ಪ್ರಮಾಣವನ್ನು ನಾವು ಕಾಣಲಾರೆವು (ಶಕ್ಕಿಂ- ೨೩). 
೮. ಶಾಸ್ತ್ರ; ಆಗಮ. ೯. ಅಧಿಕೃತವಾಗಿ ತೀರ್ಮಾನ ಹೇಳು 
ವವನು ; ತೀರ್ಪುಗಾರ. ೧೦. ಅವಧಿ; ಗಡುವು: ಯಶೋಭದ್ರೆಯ 
ಬೇಡಿದ ಮೋನದ ದಿವಸದ ಪ್ರಮಾಣಾವಸಾನದೊಳ್‌ , . . ಸುಕುಮಾರ 
ಸ್ವೂ ಮಿ ಕೇಳ್ದು ಜಂತಿಸ್ಕ್ರ ರನಾಗಿ (ವಡ್ಮಾರಾ- ೨೮-೪). ೧೧. [ಯೋಗ] 
ಐದು ಬಗೆಯ. ಚಿತ್ತವೃಃ ತ್ತಿಗಳಲ್ಲಿ ಒಂದು : ಪ್ರಮಾಣ, ವಿಪರ್ಯಯ 
ವಿಕಲ್ಪ, ನಿದ್ರೆ ಸ್ಮ ತಿಕ್‌ ಐದೂ ಅಂತಃಕರಣ ವೃತ್ತಿಗಳು (ಶಾರದ. 
0೨೭೩): ಅಬಾಧಿತವಾದ ಚಿತ್ತವೃತ್ತಿ ಗೆ ಪ್ರಮಾಣವೆಂದು ಹೆಸರು (ಹಿಂಠಸಾ- 
008). ೧೨. [ನ್ಯಾಯಶಾ, 'ಪದಿನಾರು ಪದಾರ್ಥಗಳಲ್ಲಿ ಒಂದಂ : 
ನ್ಯಾಯದರ್ಶನದಲ್ಲಿ ಪ್ರಮಾಣ, ಪ್ರಮೇಯ, "ಸಂಶಯ, ಪ್ರಯೋಜನ. 

ನಿಗ್ರಹಸ್ಮೂನ ಎಂದು ಹದಿನಾರು ಪದಾರ್ಥಗಳನ್ನು ಜಾ 
(ಹಂದಸಾ- ೧೦೨). *ಪ್ರಮನಾಣಶಾಸ್ತ್ರ' ಪರಾ. ೧೩. ಸನ್ನಿಧಿ; 
ಸವಿಶಾಪ : *ಸಮಸ್ಥಾನ ಮಂಜುಳಮುಂ ಕಾರಣ ನಿತ್ಕಶಾಸ್ತ್ರ ತಟ ಸತ್ಯಂ 
ಕೂಟಮುಂ ಧರ್ಮುಮುಂ ಮಿಳನುಂ ಸನ್ನಿಧಿಯುಂ ಪ್ರ ಮಾಣಮೆನಿಕುಂ"" 


೨೪೦) ; 
2%. 


(ಪಾಣಾರ. 090) - 
ಪ್ರಮಾಣ ಮಾಡು (ಸಾಕ್ಷಿಯ ಎದುರು) ಆಣೆ ಮಾಡು ; 
ಪ್ರಮಾಣ ಮಾಡಿಸಬೇಕಾದರೆ ಇದನ್ನು ಮುಟ್ಟಿ ಪ್ರಮಾಣ ಮಾಡಬೇಕು 
(ನನ್ನೂರು. 00); ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಮಾಣ ಮಾಡ 
ಬೇಕು (ಪ್ರಪಾಇ. 11. ೪೬೯). ಪ್ರಮಾಣವಾಗಿ ಹೇಳು ಇ ಆಣೆ ಮಾಡಿ 
ಹೇಳಂ: ಸುಳ್ಳು ಹೇಳಬೇಡ, ಪ್ರಮಾಣವಾಗಿ ಹೇಳಂ (ರೂ). (ಸಂ.] 
ಪ್ರಮಾಣಗ್ರಂಥ (ನಾ). ಆಧಾರಗ್ರಂಥ; ಅಧಿಕೃತವಾದ ಗ್ರಂಥ: 
ಕೆಲವೊಂದು ಪ್ರಮಾಣಗ್ರಂಥಗಳ ಕೊರತೆಯನ್ನು ಇಂದು ನಾವು ಅನುಭವಿಸು 
ಶ್ತಿದ್ದೇವೆ. (ನವ್ಮಕಾ. ೩) ; ಈ ದಿಶೆಯಲ್ಲಿ ನಾವು ಆನೇಕ ಪ್ರಮಾಣ 
ಗ್ರಂಥಗಳನ್ನು ನಿರೀಕ್ಷಿಸಬಹುದು (ರ್ರಾಂವಿ- 4 ಹಿನ್ನೆರೆ). [ಸಂ.] 
ಪ್ರಮಾಣತೆ (ನಾ). ಅಧಿಕಾರ ; ಪ್ರಭುತ್ವ: ಸರ್ವಜ್ಞಪ್ರಮಾಣತೆಯಿಂ 
ತತ್ವ ವಾಣಿಕಾಗಮದೊಳ್‌ ಪೇಟ್ಜುದೆಲ್ಲಂ ಅವಶ್ಯಂ ತಪ್ಪುವುದಲ್ಲೆಂದು 
[ಸಂ. ಪ್ರಮಾಣತಾ) 
೧. ದೃಢೀಕರಿಸುವಿಕೆ; ಸಮರ್ಥನೆ : 


(ಅಪು. 6-೨೮ ವ)- 


ಪ್ರಮಾಣನ (ನಾ). ರಚಿತವಾದ 


೬೦೭೯ 


5 | ಪ್ರಮಾಣನಿರ್ಮಾಣ (ನಾ). 


10 


೩6 


ಪ್ರಮಾಣಪತ್ರ (ನು). 


ಪ್ರಮಾಣಶ್ರುತಿ 


ರಾಜ್ಯದ ಯಾವುದಾದರೂ ವಿಧಿಯನ್ನು , .. ಅವರ: ಅದನ್ನು ಪ್ರಮಾಣನ 
ಮಾಡುವುದಕ್ಕಾಗಿ ಒಪ್ಪಿಸಬಹುದು (ಕಾರಾನ. ೧೪). ವಿ. ಇ ಪ್ರಮಾಣ 
ಪತ್ರ ೧ : ಅದರ ಮೇಲೆ ಲೋಕಸಭೆಯ ಅಧ್ಯಕ್ಷರವರ ಹಸ್ತಾಕ್ಷರ ಸಹಿತ 
ವಾಗಿ ಪ್ರಮಾಣನವು ಲಿಖಿತವಾಗಿರತಕ್ಳುದು (0೫ಾನ. ೩೪). [ಸಂ.71 

[ಜೈ ನ] ಸಾ ್ಲನನಿರ್ಮಾಣ, ಪ್ರಮಾಣ 
ನಿರ್ಮಾಣವೆಂಬ ಎರಡು ಬಗೆಯ ನಿರ್ಮಾಣನಾಮಕರ್ಮಗಳಲ್ಲಿ 


ಒಂದು; ಯೋಗ ಪ್ರಮಾಣದಲ್ಲಿ ಇಂದ್ರಿಯಗಳೆನ್ನು ರಚಿಸು 
ವಂಥದಂ : ನಿಮಾ-ಣಂ ತದ್ವಿವಧಂ ಸ್ಥಾನನಿರ್ಮಾಣಂ ಪ್ರಮಾಣ 


ನಿರ್ಮಾಣಂ (ಗೊಠ್ಮುಸಾ- ೬-9). [ಸಂ.] 

೧. ವಿಷಯವನ್ನೂ ರುಜುವಾತಂ ಪಡಿಸಲು 

ಲಿಖಿತದ ಮೂಲಕ ಸಮರ್ಥಿಸಿಕೊಳ್ಳು ನ ಪತ್ರ ; ದೃಢೀಕರಣಪತ್ರ: 

ಆಧಾರಪತ್ರ : ಕಮಂಡಲಮುಂ ಪ್ರಮಾಣಪತ್ರಮುಂ ಸಹಿತ ಬಂದು 

ನಂಬಿಯಣ್ಣನ ಸಿಂಹಾಸನದ ಮುಂದೆ ನಿಲೆ (5006. ೬-೮6): ಆಸ್ಪತ್ರೆಯಿಂದ. 
ಪ್ರಮಾಣಪತ್ರವನ್ನು ಪಡೆದು ಹೆಂಡತಿಯ ಪರವಾಗಿ ತಾನೇ ಅರ್ಜಿಯನ್ನು 
ಬರೆದು (ವಂಕವೈ, ೩೦೦). ವಿ. ಅರ್ಹತಾಪತ್ರ; ಯೋಗ ತಾಪತ್ರ : K 

ಅವನ ಪ್ರತಿಭೆಗೆ ಪಾಂಡಿತ್ಯಕ್ಕೆ ದೊರೆತ ಬಹುಮಾಸ, ಪ್ರಮಾಣಪತ್ರಗಳ 
ಗೆಂತೂ ಲೆಕ್ಕಎಲ್ಲ (ಹೊಸ. ೩೭). [ಸಂ.1 


ಪ್ರಮಾಣಪುರಂಷ (ನಾ). ೧. ಯಾರ ನಿರ್ಧಾರದಲ್ಲಿ ನಂಬಿಕೆಯಂಂಟಾ 


20 


ಪ್ರಮಾಣಪೂರಣ (ನಾ). 


25 


ಪ್ರಮಾಣವಚನ 


ಗಂವುದೊ ಅಂಥ -ಪಾಂಡಿತ್ಯದ ಅಧಿಕಾರವುಳ್ಳ ವ್ಯಕ್ತಿ: ಆಧಾರ 
ವಾಗಿರಬಲ್ಲ ವ್ಯಕ್ತಿ ಕೇಶಿರಾಜನು ತನ್ನ ವ್ಯಾಕರಣಗ್ರಂಥದಲ್ಲಿ 
'ಸುಮಾರ್ಗಮಿದಜಸೊಳೆ ಲಕ್ಷ್ಯಂ" ಎಂದು ಹೇಳಿದ ಪ್ರಮನಾಣಪುರುಷರಲ್ಲಿ 
ಗುಣನಂದಿಯನ್ನು ಹೆಸರಿಸಿದ್ದಾನೆ (ಕಸಾಶ, ಇಲ). ೨. ನ್ಯಾಯಾಧಿಕಾರಿ; 
ನ್ಯಾಯಾಧೀಶ; ತೀರ್ಪುಗಾರ. [xo.] 

ಪರಿಮಾಣವನ್ನು ಸೂಚಿಸಂವಿಕೆ; ವರ್ಗೀ 
ಕರಣ : ಅನೆಯ ಪ್ರತ್ಮಯಮನಿತಿನಿತೆನಿತೆಂಬ ಲಸತ್ಸ ಮಾಣಪೂರಣದೊಳ್‌ 
ನೆಟ್ಟನೆ ಸಂಖ್ಯಾಪೂರಣದೊಳ್‌ ಜನಿಯಿಪುದು ಮೆಯೆಂಬುದಿಕ್ಕು ಮೆಣಿಸುವ 
ಸೂಟಸೊಳ್‌' (ಕಮದ. ೨೦೭). [ಸಂ.] 

(ನಾ). (ಅಧಿಕಾರ ಸ್ವೀಕಾರದ ಪ್ರಾರಂಭದಲ್ಲಿ 
ಮಾಡುವ) ಪ್ರತಿಜ್ಞೆ ಆಣೆ: ಈ ಕೆಳಗೆ ಕಂಡ ಪ್ರಪತ್ರದ ಮೇರಿಗೆ 
ಪ್ರಮಾಣವಚನ ಅಥವಾ ಪ್ರತಿಜ್ಞಾವಚನ ಸ್ವೀಕಾರ ಮಾಡತಕ್ಕುದು 
(ಕಾರಾನ.೩೦): ವಧುಗಳಿಬ್ಬರೂ ಹೆಜ್ಜೆ ಹೆಜ್ಜೆಗೂ ನಿಂತು ಅಗ್ನಿ, ಸದಸ್ಸುಗಳ 
ಎದುರಿಗೆ ಪ್ರಮಾಣವಚನಗಳನ್ನಿತ್ತರು (ಶಾಂತಲಾ. ೧೦೩)- 
[xo.} 


ಪ್ರಮಾಣವಾಕ್ಕ (ನಾ). ಆಧಾರಸಹಿತವಾದ ವಾಕ್ಯ; ಅಧಿಕಾರವಾಣಿ; 


ಯುಂ 
ಲಾ 


ತಾನಂಡಿದುದು 
(ರೆತಂಶಾ. ೯೦). 


ಪ್ರಮಾಣವಾಕ್ಕ. ಅದಕ್ಕೆ ಯಾರೂ ಇದಿರಾಡಬಾರದು 
[ಸಂ.] 


ಪ್ರಮಾಣವಾಚಕ (ನಾ). [ವ್ಮಾಕ] ಅನಿತು, ಇನಿತು, ಎನಿತು ಇತ್ಯಾದಿ 


40 


ಪ್ರಮಾಣಶಾಸ್ತ್ರ (ನಾ). 


ಪರಿಮಾಣವನ್ನು ಸೂಚಿಸಂವ ಶಬ್ದ : "ಪ ್ರೈಮಾಣ ಸೂಚಕ' ಪರಾ 
[ಸಂ,] 


ಸಾಕ್ಷಿ. ಆಧಾರಗಳಿಂದ ಪರೀಕ್ಷೆ ಮಾಡುವ 


ಶಾಸ್ತ್ರ ; ನ್ಯಾ ಯಶಾಸ್ತ್ರ ವೆ.ಸೇಷಿಕವನ್ನು ಪ್ರಮೇಯಶ:ಸ್ತ್ರವೆಂದೂ. 
ನ್ಮಾ ಹವನ್ಯ ಗ ಪ್ರಮಾಣಶಾಸ್ತ್ರ ವೆಂದೂ ಪರಿಗ್ರಹಿಸಿ ಒಂದು ಶಾಸ್ತ್ರವಾಗಿ 
ಪರಿಸ್ಕರಿಸಿರುವರು (ಹಿಂದಸಾ. ೦೦೦). [X0.] 


ಪ್ರಮಾಣಶ್ರುತಿ (ನಾ). [ಸಂಗೀತ] ಶ್ರುತಿಯ ಏರಿಕೆಯ ಮೂರಂ 


pS 


s 


ಹಂತಗಳಲ್ಲಿ ಒಂದು; ಶ್ರುತಿಯಲ್ಲಿರುವ ಪ್ರಮಾಣಶ್ರುತಿ, ನ್ಯೂನ 
ಶ್ರುತಿ ಮತ್ತು ಪೂರ್ಣಶ್ರುತಿ ಎಂಬ ಮೂರು ಬಗೆಯ 


ಪ್ರಮಾಣಸಪ್ತಭಂಗಿ 
ಪ 


ರ್ರಮಾಣಾಂತರಗಳಲ್ಲಿ ಒಂದಂ : ಈ ಪ್ರಮಾಣಾಂತರಗಳು ಕ್ರಮವಾಗಿ 
ಏರಿಕೆಯ ಕ್ರಮದಲ್ಲಿವೆ. ಇವುಗಳಲ್ಲಿ ಮೊದಲ ಹಂತ `ಪ್ರಮಾಣಶ್ರುತಿ' 
(ಸಂಗೀಶಂ-€). [ಸಂ.] 

ಪ್ರಮಾಣಸಪ್ತಭಂಗಿ (ನಾ). [ಜೈನ] ಪ್ರಮಾಣಸಪ್ತಭಂಗಿ ಮತ್ತು 
ನಯಸಪ್ಮಭಂಗಿ: ಎಂಬ ಎರಡು ಬಗೆಯ ಸಪ್ತಭಂಗಿಗಳಲ್ಲಿ 
ಒಂದಂ : “ಪ್ರಮಾಣಸಪ್ತಭಂಗಿಯೆಂದರೆ -ಒಂದು. ಧರ್ಮವನ್ನು 
ತಿಳಿಸುವುದರ ಮೂಲಕ ನಿಯವಮವಾಗಿ ಆ ಧರ್ಮದೊಡನೆ ಎಲ್ಲ ಧರ್ಮ 
ಸ್ವರೂಪವಾದ ವಸ್ತುವನ್ನು ಬೋಧಿಸತಕ್ಕ ವಾಕ್ಕ ಎಂದರ್ಥ” 
(ತತ್ತ್ವ. 3೪90). "ನಯಸಪ್ತಭಂಗಿ' ಪರಾ. _[ಸಂ.) 

ಪ್ರಮಾಣಸಿದ್ಧ (ನಾ). ಆಧಾರಗಳಿಂದ ಸಾಧಿಸಿದುದು ; ದೃಢೀಕರಿಸಿ 
ದಂದು : ಅದಅೌಂದಮಾತ್ಮ ವಚನಂ ಪ್ರಮಾಣಸಿದ್ದಂಗಳಾಗಿ ಪದಾರ್ಥಂ 
ಗಳೆಲ್ಲಂ ಪ್ರತ್ಯಕ್ಷಂಗಳಲ್ಲದುವಿಲ್ಲ (೫ಂತಿಫು. ೦೪-೪೦ವ)- [ಸಂ.] 

ಪ್ರಮಾಣಸೂಚಕ (ನಾ). ಪರಿಮಾಣವನ್ನು ಸೂಚಿಸಂವಂಥದು ; 
ಅಳತೆಯನ್ನು ತೋರಿಸುವಂಥದು : ಅನಿತಿನಿತುಯೆನಿತೆನೆ ಪ್ರಮಾಣ 
ಸೂಚಕಮಕ್ಕುಂ (ಕಕ್ಕೆ. [ಸಂ.] 

ಪ್ರಮಾಣಸ್ವೀಕಾರ (ನಾ). (ಅಧಿಕಾರಸ್ವೀಕಾರದ ಪ್ರಾರಂಭದಲ್ಲಿ) 
ಪ್ರತಿಜ್ಞೆಯನ್ನು ಕೈಗೊಳ್ಳುವುದಂ : ಈ ದಿನ ಮಂಶ್ರಿಗಳ ಪ್ರಮಾಣ 
ಸ್ಹೀಕಾರ ಕಾರ್ಯಕ್ರಮವಿದೆ (ಕೂಢಿ).- [ಸಂ.] 

ಪ್ರಮಾಣಾಲಂಕಾರ (ನಾ). [ಕಾವ್ಯವ] ಅನುಮಾನ, ಪ್ರತ್ಯಕ್ಷ 
ಮೊದಲಾದುವುಗಳನ್ನು ಬಳಸಿ ಮಾಡಿದ ಕಾವ್ಯಾಲಂಕಾರ ; 
ಸವದಾದಿ ಏಳು ಅಲಂಕಾರಗಳೂ, ಪ್ರತ್ಮಕ್ಷೂದಿ ಎಂಟು "ಪ್ರಮಾಣಾ 
ಲಂಕಾರ'ಗಳೂ ವಸ್ತುತಃ ಅಲಂಕಾರಗಳೇ 

ಸಂ.3 

ಪ್ರಮಾಣಿಕ, (ನಾ). [ಛಂದ] ಅನುಷ್ಟುಪ್ಪು ಛಂದಸ್ಸಿನ ಒಂದು 

ವೃತ್ತದ ಹೆಸರು ; ಜರಂಲಗಂ 'ಪ್ರಮನಾಣಿಕ೦ (ಕೈಏಂ. ೭೯)- 
(ಸಂ. ಪ್ರಮಾಣಿಕಾ] 

ಪ್ರಮಾಣಿಕ, (ನಾ). ೧. ಅಳತೆಯಾಗಿರುವಿಕೆ. ೨. ಆಧಾರವನ್ನೊದಗಿ 
ಸಂವಿಕೆ. ೩. ಒಂದು ಅಳತೆ; ಮೊಳ : “ಅಳೆವ ಮೊಟನು 
ಪ್ರ ವಾಣಿಕಮೆನಿಕ್ಕು” (ಮಂಗರಾ.೯೩-೪). [ಸಂ.7 

ಪ್ರಮಾಣಿಸು (ಕ್ರಿ). ೧. ಅಳೆ; ತೂಕ ಮಾಡು : ಎಲ್ಲಾ ಲೋಕಮುಂ 
ಪದಿನಾಲ್ಕು ರಜ್ಜುವೆಂದು ಪ್ರಮಾಣಿಸುವುದಾಗದು (ಕಾಸ್ತಟೀ. ೧೦೦-೫). 
೨. ಆಧಾರಸಮೇತವಾಗಿ ಪರೀಕ್ಷಿಸಂ; ಪರಿಶೀಲಿಸಂ : ಪ್ರುತ್ಯಕ್ಷಮಿರೆ 
ಪ್ರವಶತಾಣಿಸಿ ನೋಡಬೇಕೆಂಬುದತೃಧಿಕ ನೀತಿಶಾಸ್ತ್ರಮದಂ (304. ೪-೨೬); 
ಇದನ್ನು  ಪ್ರಯೋಗಪರೀಕ್ಷೆಯೀೀ ದ ಪುವನಾಣಿಸಿ ನೋಡಿರುವೆನು 
(೦೫4. ೨೪) ; ಪ್ರುತ್ಯಕ್ಷವಾದರೂ ಪ್ರಮಾಣಿಸಿ ನೋಡು (ಗಾರಿ). 
೩. ಅರಿ ; ತಿಳಿ: ಕೃಷಿಯ ಮಾಡುವಾಗ ಪಶುಪತಿಗೆಂದೇ ಪ್ರ ಮಾಣಿಸಿ 
- - . ಮಾಡುತಿಪ್ಪ ಭಕ್ತನ ಅಂಗಳವೇ ವಾರಣಾಸಿ (ಮೋಳಿಮಾ.- ೦೫-೩೭). 
೪. ರುಜುವಾತು ಮಾಡು: ಶಿವಂ ಶಿವಂಕರನೆಂಬುದಂ ಪ್ರಮಾಣಿಸಿ 
ತನ್ನಿಗಮಭಕ್ತಿಯಂ ಉರ್ವಿಯೊಳ್‌ ಪ್ರಕಟೀಕರಿಪೆನು (ಶರ್ಮರಾ- ೧-೪) ; 
ಈ ಮಾತನ್ನು ಅವಳು ಪ್ರಮಾಣಿಸಿ ಕೊಡದೆ ಬಿಡತಕ್ಕವಳಲ್ಲ (ಇಶ್ಶಕ- 
೨೩೦). [ಪ್ರಮಾಣ 3- - ಇಸ್ಯು] 

ಪ್ರಮಾಣು (ನಾ). ೧. ಅಳತೆ; ಪ್ರಮಾಣ ; ನಾಯಕವಾಡಿಗಳು 
ಪೂರ್ವ ಭೊ 2 ಹಾನುಭವಿಸಿ ಬಹ ಹುಟ್ಟುವಳಿ ೫ ಕು ಪ್ರಮಾಣಂ 
ಹೊಂನು (ಎಕ. ೪11, ಶರರೊ. ೭೧-೨೬ ; 1431) ; ಯಿ ಪ್ರಮತಾಣಿನ 
ಉಂಬಳಿಯ ಸರ್ವಮಾನ್ಯದ ಗ್ರುಮವನೂ ನಡಸಿ ಬಾರದೆ ಆರೊಬ್ಬರು 
ಅಳುಪಿದರೆ ವಾರಣಾಸಿಯಲಿ ತಮ್ಮ ತನ್ನೆ ತಾಯನೂ ಗೋವು 


೬0) . 


ಅಲ್ಲ (ಕರಿಂ ೨೩೦). 


೬೦೮೦ 


ಪ್ರಮಾದ 


ಬ್ರೂಂಹ್ಮರನು ಕೆೊನ್ನ ಪಾಪಕೆ ಹೋಹರು (ಎಳ. ೫1೪. ಗುಂಡ್ಮುಕೇ. 

: 0೩೨-೦೪; 1540). ವಿ. ಸಾಕ್ಷಿ : ಆಧಾರ : ಆಚಾರವೇ ಸ್ವರ್ಗ ಅನಾ 
ಚಾರವೇ ನರಕ ಕೂಡಲಸಂಗಮದೇವಾ ನೀವೆ ಪ್ರಮಾಣಂ (೧ಸನ- ೨೩೪) ; 
ಭೃತ್ಯಾಪರಾಧ ಸ್ವಾವಿನೋ ದಂಡ ಕೂಡಲಸಂಗಮದೇವಾ ನೀವೇ 

ಪ್ರಮಾಣಂ (೧ಸವ. ೩೪೦). (ಸಂ. ಪ್ರಮಾಣ) 

ಪ್ರಮಾತ (ನಾ). [ತರ್ಕಶಾ] ಯಥಾರ್ಥಜ್ಞಾನವನ್ನು ಉಂಟು 
ಮಾಡಂವವನು ; ನಿಶ್ಚಿತಜ್ಞಾನನನ್ನು ಕೊಡುವವನು : ಪ್ರಮಾಣ 
ವೆಂದರೆ ಪ್ರಮೆಗೆ ಸಾಧನ, ಪ್ರಮೆಯೆಂದರೆ ಯಥಾರ್ಥಜ್ಞಾನ, ಇದಕ್ಕೆ 
ಆಶ್ರಯನಾಗಿರುವವನು ಪ್ರವಕಾತ (ಒಂದಸಾ. ೦೩೨)” [ಸಂ. ಪ್ರಮಾತೃ] 


10 |ಪ್ರಮಾತೃ (ನಾ). ಇ ಪ್ರಮಾತ: ಅಜ್‌ಯಲ್ಪಡುವದೆ ನೀನಣ ಸುಪ್ರಮೇ 


೩5 


ಯಾಖ್ಯವಅವಾತನಾ ಪ್ರಮಾತೃವೆನಿಕ್ಕು (ಶರರೋ- ೩-೦೭-೪ ); 
ಪ್ರಮಾತೃ ಎಂದರೆ ಸರಿಯಾದ ತಿಳಿವಳಿಕೆಯನ್ನು ಸಂಪಾದಿಸುವುದಕ್ಕೆ 
ಪ್ರಮಾಣಗಳನ್ನು ಉಪಯೋಗಿಸುವವನು (್ರ್ರಹ್ಮಳಾ- ೨-೨೩) - [ಸಂ.7 
ಪ್ರಮಾತೃತ್ವ (ನಾ). ಯಥಾರ್ಥಜ್ಞಾನದ ಅರಿವನ್ನು ಹೊಂದಿರುವ 
ಸ್ಥಿತಿ : ಇದಿಷ್ಟೂ ಆಗದಿದ್ದರೆ ಯಾವುದರ . ಸೋಂಕೂ ಇಲ್ಲದ 
[ಅಸಂಗಸ್ಯ] ಆತ್ಮನಿಗೆ ಪ್ರಮಾತೃತ್ವವು ಕೂಡುವುದಿಲ್ಲ (ಕ್ರಹ್ಮರಾ- ಇ). 
[ಸಂ.] 
ಪ್ರಮಾಥಿ (ಗು). ೧. ಕಲಕಂವ ; ಕದಡುವ. ಪಿ. ಒಡೆಯುವ ; 
ಸೀಳುವ. ೩. ದುಃಖ ಕೊಡುವ ; ಸಂಕಟವನ್ನುಂಟು ಮಾಡುವ. 
೪. ಕೊಲ್ಲುವ; ವಧಿಸುವ. (ನಂ). ೫. ಕೊಲ್ಲುವವನು: ನಾಶಪಡಿ 
ಸಂವವನು. (ಸಂ. ಪ್ರಮಾಾಥಿನ್‌) 
ಪ್ರಮಾದ (ನಾ). ೧. ಅಲಕ್ಷ್ಯ; ಅನಾದರ. ೨. ಗಮನವಿಲ್ಲದಿರುವಿಕೆ; 
ಅಜಾಗರೂಕತೆ; ಎಚ್ಚರಗೇಡಿತನ : “ಪ್ರಮಾದಃ, ಅನವಧಾನಂ. 
ಈ ೨ ಮಣಜಹು” (ಹರಾಯ. ೦3೪-೬೯); “ಅನವಧಾನಮಾ ಪ್ರಮಾದ 
ಮೆನಲೈೆ ಮೈಮಲ್‌ಹು” (ಮಂಗಣ- ೦೩೩-೩೪): ೩. ಹಂಚ ; ಉನ್ಮಾದ. 
೪. ತಪ್ಪು ; ದೋಷ ; ಅಪರಾಧ : ಧರ್ಮಾರ್ಥಂಗಳಿಂಗೆ ಕಾಮಂ 
ಪ್ರತಿಕೂಲಮಾ ಕೂಮಮಂ ನಿಲಿಸುವಡೆ ಪಿರಿದುಂ ಪ್ರವತಾದಮಗ್ರಾಹ್ಮವು 
ವಿಶ್ವಾಸ೦ (ಮರತಿ. ೦-೩೮ ನ); ಆ ರಾಮಯತಿಪತಿ.., ಗುಪ್ತಿಗಳಂ ಪಾಲಿಸಿ 
ಪಂಚಮಹಾವ್ರ ತಲೀಲೆಯಿನೆಸೆದಂ ಪ್ರಮಾದಮಿಲ್ಲೆಂಬಿನೆಗಂ 
೦೬-8೩೪); ಏನೋ ಪ್ರಮಾದವಾಯಿತು ನನ್ನಿಂದ ಎಂಬ ಭಯವಾಗಿ 
ನೆಟ್ಟಗೆ ಮನೆಗೆ ಹೋದೆ (ಕೂಳಿ. ೦೦). ೫. ಕೆಡುಕಂ; ಅಪಾಯಂ; 
ಆಪತ್ತು : ರಾಮಲಕ್ಷ್ಮಣರ ದೆಸೆಯಿಂ ಕೂಸುಗಲ್ಲಿ ಪ್ರಮಾದವಂಕ್ಕುಂ 
(ಶಂರಾಮಾ. ೦೬-೮ ವು; ಪರಮ ಪರಮಾ ನಂಬಲಾಅ್ರಕಿನು ಕೊರಳ ಗರಳವದಿ 
ನಿತಿನಿತು ವೊತ್ತರಿಸಿ ನಿಮ್ಮುದರದೊಳಗಿಳಿದಡತಿಪ್ರಮಾದವಲ (£ಸಫ್ರು.- 
೦೩-೦೩) ; ಉಚ್ಚಬೃಂಹಿತನಾದಮಮರಪ್ರಮಾದಮಂನ್ನತಕರಂ ಭೀಕರಂ 
ಎನಲ್ಯಾ ದುಷ ಹೈಗಜದದು ತಾಕೃತಿಯ ಬಣ್ಣಿಸುವೊಡಹಿಪತಿಗೆ 
ಸಾಧ್ಯಮಲ್ಲೂ (ತಂತು. ೨6-೬). ೬. [ಜೈನ] ಸ್ತ್ರೀಕಥೆ. ಭೋಜನಕಥೆ, 
ರಾಷ್ಟ್ರಕಥೆ. ಅವನೀಪಾಲಕಥೆ ಎಂಬ ನಾಲ್ಕು ವಿಕಥೆಗಳು, ಕ್ರೋಧ. 
ಮಾನ, ಮಾಯೆ, ಲೋಭ ಎಂಬ ನಾಲ್ಕು ಬಗೆಯ ಕಷಾಯಗಳು, 
ಸ್ಪರ್ಶೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷು 
ರಿಂದ್ರಿಯ. ಕರ್ಣೇಂದ್ರಿಯ ಎಂಬ ಐದು ಇಂದ್ರಿಯಗಳಂ, ನಿದ್ರೆ 
ಮತ್ತು ಸ್ನೇಹ ಹೀಗೆ ಹದಿನೈದು ಬಗೆಯ ದೋಷಗಳು: 
ಹದಿನೈದುತೆಜದ ಪ್ರಮಾದದಿಂ ಚೆಲ್ವಾದ ಎದಿತ ಹುಲಿಯ ಮಂಖಗಳನು 
ತುದಿಮೊದಲಾಗಿ ಬಣ್ಣಿಸುವೊಡೆಮಗೆ ತೋಆಅದಧಮುಮತಿಗೆ ಗೋಚರವೆ 
(ತ್ರಿಫುಸಾಂ. ೪-9೩). " ಪಂಚದಶಪ್ರಮಾದ ' ಪರಾ. ೭. ಜೀವನಿಗೆ 
ಉಂಟಾಗುವ ಮಿಥ್ಮಾದರ್ಶನ, ಅವಿರತಿ, ಪ್ರಮಾದ, ಕಷಾಯ 


(ಸಂರಾಮಾ- 


ಪ್ರಮಾದಚರಿತ 


ಪ್ರಮಾದಚರಿತ 


ಮತ್ತು ಯೋಗಗಳೆಂಬ ಐದು ವಿಧವಾದ ಸಂಸಾರಸ ರೂಪ 
ಭೇದಕ್ಕೆ ಬಂಧಹೇತುವಾಗಿರುವಂಥದ್ದರಲ್ಲಿ ಒಂದು ; ಭಾವಶುದ್ಧಿ 
ಮೊದಲಾದ ಎಂಟು ಶುದ್ಧಿಗಳು ಹಾಗೂ ದಶಧರ್ಮಗಳಲ್ಲಿ 
ಉಂಟಾಗುವ ಉತ್ಪಾಹರಾಹಿತ್ಯ : ಮಿಥ್ಮಾದರ್ಶನಾವಿರತಿಪ್ರಮಾದ 
ಕಷಾಯಯೋಗೋಪಾರ್ಜಿತಜ್ಞಾನಾವರಣೀಯಾದಿ ಕೆಮ್ಯ್ಜಂಗಳ್‌ 
ಸಂಸಾರಕಾರಣಂಗಳನಾದಿ ಬಂಧನಬದ್ಧ ದ್ರ ವ್ಯಭಾವಕರ್ಮುವಿಗಮದಿನತಂನ 
ಜ್ಞಾನಾದಿ ನಿಜರೊಪಮಂ ಪಡೆವುದು ಮುಕ್ತಿ (ಕಂಪು. ೦೦-೬೩ ವ) ; 
ವಿಥ್ಯಾದರ್ಶನಾವಿರತಿಪ್ರಮಾದಕಷಾಯಯೋಗಂಗಳೆಂಬ ಬಂಧಹೇತುಗಳಂ 
ಪರಿಹರಿಸುತ್ತೆಂ (69ಫು. ೭-6 ನ) ; ಮಿಥ್ಯಾದರ್ಶನ ಅವಿರತಿಪ್ರಮಾದ 
ಕಾಯ ಯೋಗಗಳು ಬಂಧಹೇತುಗಳು (ಹಂಸಾ. 6). ೮. ಆತ್ಮಾ 
ಕಾರವಾಃ!ದೆ ಸ್ತಬ್ಧವಾಗಿದ್ದ ಮನಸ್ಸನ್ನು ಆತ್ಮಾಕಾರವಾಗಿ 
ಮಾಡುವುದಕ್ಕೆ ಉಂಟಾಗುವ ಹತ್ತೂಬಗೆಯ . ವಿಫ್ನಗಳಲ್ಲಿ 
ಒಂದು ; p ಆಲಸ್ಕ, ರೋಗ. ದುಃಖತ್ರಯಗಳು (ಶರೀರದಲ್ಲಿ 
ಹುಟ್ಟಿ ದ ಆಧ್ಯಾತ್ಮಿಕ, ಇತರ ಪ್ರಾಣಿಗಳಿಂದುಂಟಾಗುವ ಆಧಿ 
ಭೌತಿಕ ಪಂಚಭೂತಗಳಿಂದುಂಟಾಗುವ ಅಆಧಿದೈವಕ) ಸಂಶಯ, 
ಪ್ರಮಾದ (ತಪ್ಪು), ಅನವಸ್ಥೆ (ದೃಢವಾಗಿಲ್ಲದಿರುವಿಕೆ ಅಥವಾ 
ಒಂದಕ್ಕೊಂದು ಕುರಣವಾಗುತ್ತ ಕೊನೆಯಿಲ್ಲದಿರುವಿಕೆ), ಅದ: 
ಎಂದರೆ ತನಗಿಂತ ಭಿನ್ನವಾದಂದು ತತ್ತ್ವವೆನ್ನುವುದು. ಒಂದೇ 
ಮನಸ್ಸಿನಿಂದ ವಿಷಯಚಿಂತನೆ, ದರ್ಶನಭ್ರಾಂತಿ (ಭ್ರಾಂತಿದರ್ಶನ 
ಎಂದರೆ ಬೇರೆ ತಿಳಿಯಂವುದಂ). ಅಶ್ರದ್ಧೆ--ಹೀಗೆ ಹತ್ತು ಬಗೆಯ 
ಎಫ್ನಗಳಿವೆ ; ತನಯ ಕೇಳಾಲಸ್ಮರೋಗಗಳನುಗತದ ದುಃಖತ್ರಯಂ 
ಗಳು ಮನದಲುದಿಸಿದ ಸಂಶಯಪ್ರಮಾದಗಳು . . . ದರುಶನಭ್ರಾಂತಿ 
ಯಶ್ರದ್ಧೆಗಳು ವಿಘ್ನಗಳು (ಅನ್ನು. ೬-೪೪) - [ಸಂ.1 

(ನಾ). [ಜೈನ] ಅಪಧ್ಯಾನ, ಪಾಪೋಪದೇಶ. 
ಪ್ರಮಾದಚರಿತ. ಹಿಂಸಾಪ್ರದಾನ ಮತ್ತು ಅಶುಭಶ್ರುತಿ ಎಂಬ 
ಐದು ಬಗೆಯ ಆನರ್ಥದಂಡಗಳಲ್ಲಿ' ಒಂದು; ಅವಶ್ಶ್ಯವಿಲ್ಲದೆ 
ನೆಲವನ್ನು ಅಗೆಯುವುದು, ಗಿಡಗಳನ್ನು ಕಡಿಯುವುದು ಇವೇ 
ಮುಂತಾದ ಅನ್ಯರಿಗೆ ಹಾನಿಯನ್ನು ಉಂಟುಮಾಡುವಂಥ 
ಕಾರ್ಯ : ಅಪಧ್ಕಾನಂ ಪಾಪೋಪದೇಶಂ ಪ್ರಮಾದಚರಿತಂ ಹಿಂಸಾ 
ಪ್ರ.ವಾನಮಶುಭಶ್ರು ತಿಯೆಂದು ನಿರರ್ಥಕಪೂಪಹೇತುಭೂತಾನರ್ಥದಂಡಂ 
ಐದಿತೆಅಂ (ಕತ್ತ ಶ್ರ. ೨೭೬), [ಸಂ.] 

ಪ್ರಮಾದಚರ್ಯೆ (ನಾ). ಪ್ರಮಾದಚರಿತ ; ಪಾಪೋಪದೇಶ, ಹಿಂಸಾ 
ದಾನೆ, ಅಪಧ್ಮಾನ, ದುಃಶ್ರುತಿ ಮತ್ತು ಪ್ರಮಾದಚರ್ಯಾ._ಹೀಗೆ ಐದು 
ಅನರ್ಥದಂಡದ ಭೇದಗಳೆಂದು ಗಣಧರ ಮೊದಲಾದವರು ಹೇಳಿದ್ದಾರೆ 
(ಕ್ರಾ ವಳಾ- ೦೦೩-೬೩ 958): ಪ್ರಮಾದಚರ್ಯಾ :. _ಅವಶೃವಿಲ್ಲದೆ ನೆಲವನ್ನು 
ಅಗೆಯುವುದು . . . ಬೆಂಕಿಯನಲ್ಲ ಉರಿಸುವುದು ಮೊದಲಾದ ಕೆಲಸ 
ಗಳನ್ನು ಮಾಡಬಾರದು (ಕ್ಮಠಕಿ. ಇ)- [ಸಂ. ಪ್ರಮಾದಚರ್ಯ) 
ಪ್ರಮಾದಫಲಳ (ನಾ). ಜಲಪ್ರಯಾಣದಲ್ಲಿ ಅಪಾಯ ಸುಭವಿಸಿದಾಗ 
ಜೀವವನ್ನು ರಕ್ಷಿಸುವಂಥ ಹಲಗೆ; “ಹಡಗಿನಲ್ಲಿ ಸಮುದ್ರ 
ಪ್ರಯಾಣ  ವಠಾಡುವಂದು . ಯಾವುದಾದರೂ ಹ“ಪ್ರಮಾದ* 
ಸಂಭವಿಸಿ, ಹಡಗು ಒಡೆದು, ಪ್ರಯಾಣಿಕರು ನೀರುಪಾಲಾಗ 
ಬೇಕಾದ ಅಪಾಯಸಂಭವವು ಒದಗಿದಾಗ, ಜೀವವನ್ನು ಸಂರಕ್ಷಿಸಿ 
ಕೊಳ್ಳಲಂ ಉಪಯೋಗಿಸುವ ಫಲಕ (ಹೆಲಗೆ)” (ಕಂಿರಾ- ೨-೩೬ 
೨ಶೃಕ): ಪತ್ತಿ ಪ್ರಮಾದಫಲಕಮನತ್ಮ್ಯುಗ್ರಗ್ರಾಹನಿವಹಸಂಕ್ಷೋಭಿತದೊಳ್‌ 
ಮತ್ತೀ ರತ್ನಾಕರದೊಳ್‌ ಪುತ್ರಿಕೆಯೆನೆ ಬಟ್ಕಳಿಂತು ಬಾಟ್ವುದೆ ಚೋದ್ಯಂ 
(ಇಂಕಾ. ೨-೩೬) - "ಪ್ರವಹಿದವಲಗೆ' ಪರಾ. [ಸಂ. 3 


೬೦೮೧ 


30 


33 


ಪ್ರಮಾದವಲಗೆ (ನಾ). ಎ ಪ್ರಮಾದಫಲಕ : 


ಪ್ರಮಾರ್ಜನ (ನಾ). ೧. 


ಪ್ರಮಿತ (ಗು). 


ಪ್ರಮಿತ 


ಯಮನೆಂಬ ಸೋರೆ 
ಮೊಗಂ ಬಂದು 'ಮುಟುಗಿಸಲ್ಲನ್ಮ ಜಳಧಿಯೊಳ್‌ ದೇಹಬಹಿತ್ರಮದೊಡೆಯೆ 
ಜೈನಮೆಂಬಾ ಪ್ರಮಾದವಲಗೆಯನೆ ಫಪಿಡಿಯದವನಡಿಗಿಟ್‌ಗುಂ (ಸತುಶ. 
04-೬೬); ಕಂಡಿದೇನಸದುದ್ಯಮಂ ನಿಲ್ಲಿಮೆಂದಲ್ಲಿ ಸೆಅಕಿಗೆಯ್ದ್ಹ ಪ್ರಮಾದ 
ವಲಗೆಯನಶಿವೇಗದಿಂ ತಂದು ಸಾರ್ಚಿ ಚ್ಛಾರಂದತ್ತನೇಟ? ನೂಂಕುವುದುಂ 
(ನೇಬವು- ೪-೩೪ ಐ). [ಪ್ರಮಾದ 4 ಪಲಗೆ) 


ಪ್ರಮಾದಿ (ಗು). ೧. ಅಲಕ್ಷ್ಯದಿಂದ ಕೂಡಿರುವ: ಗಮನವಿಲ್ಲದ. ೨. 


ಪಾನಮತ್ತನಾದ; ಅಮಲೇರಿದ. (ನಾ). ೩. ಮರುಳ; ಹುಚ್ಚ: 
ಅಮರಗುರುವಾಣಿ  ಮದಿರಾಪ್ರಮತ್ತ ವಾಣೀಸಮಾನಮುನ್ಮತ್ತವಚಃ 
ಸಮಮಂತಭಬ್ಲದೊಡೆಂಶೀ ಪ್ರಮಾದಿ ಚಾರ್ವಾಕನೆಂಬ ಪೆಸರಂ ಪಡೆಗುಂ 
(ಶಾಂತಿಫು. 4-04೭); ಭೈತ್ರಮನೇಅೌದರ* ಸಡಿಲ್ದ ಬಂಧಂಗಳರಿ ಬಿಗಿಯ 
ದಿರ್ದೊಡಂ ಅಜ್‌ ವನೊಳಕೊಂಡವರ್‌ ಪ್ರವತಾದಿಗಳಾಗದಿರ್ದೊಡಂ ಅವರ್‌ 
ಸಮುದ್ರದೊಳಗಬ್ಬ (ದೇವ)ರ* ಇವರ" ಸಂಸಾರಸಮುದ್ರದೊಳಗೆಟ್ಟರ್‌ 
ಎಂಬುದೇ ಏಸ್ಮಯುಮೆ (ಕೀನಸ.088-005). ೪. ಅರುವತ್ತು ಸಂವತ್ಸರ 
ಗಳಲ್ಲಿ ಹದಿಮೂರನೆಯ ಸಂವತ್ಸರದ ಹೆಸರು : ಆ. ವರುಷವೇ 
ಪ್ರಭವ ವಿಭವ ಶುಕ್ಲ ಪ್ರಮೋದೂತ . . . ಪ್ರಮಾದಿ [ಣಕಾ. ಧಿ) 
ವಿಕ್ರಮ ... ಕ್ರೋಧನ ಅಕ್ಷಯವೆಂದಅನತ್ತುತೆಆನಾಗಿಹುದು (ಏಿಕ್ಷೇಳ. ೩೨೨). 
೩.೪ : ಮನೆ ಸಲೆ ಹೇವಿಳಂಬಿ. . . ಮೈದುನನೆ ಕರಂ ಪ್ರಮಾಧಿ 
ಓದಿ] ನಿಜವಲ್ಲಭೆ ದುರ್ಮುಖಯೆಂದೊಡೆನ್ನ ಪೆಂಪಿನ ವಿಭವಂ ಪ್ಲವಂಗದ 
ವೊಲಾದುದು ಮನ್ಮ ಥಚಿತ್ರಭಾನವವಿಂ (ಸೂಸು. 6-9೩೬). 
[ಸಂ. ಪ್ರವರಾದಿನ್‌] 


ಪ್ರಮಾಪಣ - (ನಾ). ಕೊಲೆ; ವಧೆ: “ವಾರಣಂ, ನಿಶರಣಂ . , - 


ಪ್ರಶಮನಂ, ಪ್ರಮಾಪಣಂ, ವರ್ಜನಂ . . . ಹಿಂಸಾ, ಸಂಜ್ಞವನಂ ಈ 
೨೧ ಕೊಲೆ” (ಹಂಡತ, ೩6-೩೨೬) ; “ವಿಶಸನಂ ಸೂದನಂ ಮಾರಣಂ ಘಾತನಂ 
ಯ ಪ್ರಮಾಪಣಂ ಕೊಲೆಗೆ ನಾಮಂ”" (ಮಂಗರಾ - 6೮-೩೪) - [ಸಂ.) 
ತೊಳೆಯುವಿಕೆ; ಶಂಚಿಗೊಳಿಸುವಿಕೆ. 
೨. ಒರಸುವುದು; ತೊಡೆಯಖವಿಕೆ. ೩. ನಿವಾರಣೆ; ಪ್ರಾಯಶ್ಚಿತ್ತ : 
“ಪ್ರಾಯಶ್ಚಿತ್ತ. ಪ್ರಮಾರ್ಜನ” (Atಂnಂಖಂ೧t- ಶಾಂತಿ. ಬ). [ಸಂ] 


ಪ್ರಮಾರ್ಜಿತ (ಗು). ೧. ಒರಸಿದ. ೨. ನಿವಾರಿಸಿದ; ಹೋಗ 


ಲಾಡಿಸಿದ: “ಮೃಷ್ಟಂ ಪ್ರಮಾರ್ಜಿತಂ” (ಪತ್ತುಕೋ- 00೬-20). [ಸಂ.] 


ಪ್ರಮಾಳೆ (ನಾ). (?) : ಯಿ ಧರ್ಮ್ಮ ಪ್ರಮಾಳೆ ಹಲಡಣ ಹರಿವಾಳ ಯಿ 


ಧರ್ಮ್ಮವಂನು ಆರು ವುಂಬರು ಲರಿ ಎಂದರೆ ದಕ್ಷಿಣವಾರಣಾಸಿಯಲಿ 
ಕಪಿಲೆಯ ಕೊನ್ನ ಪಾವಕೆ ಹೋಹರು (ಎಳ 217. ತಿರುಶು. 304-6: 1). 
[2] 
೧. ಪ್ರಮಾಣಕ್ಕೆ ತಕ್ಕ; ಅಳತೆಗೆ ಒಳಪಟ್ಟ: 
ಸಪ್ತಸಾಗರಪ್ರಮಿತಜೀವಿಶನುಂ ಲಬ್ಧಾ ವಧಿಲೋಚನನುಮಾಗಿ (ಅಂತ್ರ. 
೨-೦೪ ಕ). ೨. ಚೆನ್ನಾಗಿ ತಿಳಿದ, - ಗ್ರಹಿಸಿದ. ೨. ಮಿತಿಗೆ 
ಒಳಪಟ್ಟ; ಪರಿಮಿತವಾದ : ಅಡಗಿತೀತನ ಕೋಪವಸು ಸಿಡಿದೊಡಲಿನೆ 
ಸುರನ ಕಾಣುತೆಡೆಯಲಿ ಮಿಡುಕಿನಂಶಾಂಶು [ಕಾಣಂ. ಶ] ಪ್ರಮಿತದಸುವಳ್‌ಕೆ 
ಗುಡದೆಂತೆ (ಕರಣ. ೬-೫೪-೩೨). ೪. ಎಲ್ಲರಿಗೂ ತಿಳಿದಿರುವ; 
ಪ್ರಸಿದ್ಧವಾದ : ಭಕ್ಷೋಪದಂಶಫೃತಸಿತನಾಚಯಹೃದ್ಯದಿಂ ವರ್ತಿಕಾರತ್ನ 
ಪ್ರಮಿಕದೀಪ್ರದೀಪದಿಂ (ಕಂದ್ರಫು- ೩-0೦ ರಿ): (ನಾ). ೫. ಅಳತೆ 
ಯುಳ್ಳುದು ; ನಿಮಿರ್ದ ಚತುರ್ದಶರೆಜ್ನುಪ್ರಮಾಣಮಿರ್ದಪುದು ಸಯ್ವ 
ಧೋಲೋಕಂ ಮಧ್ಯೆಮಲೋಕಮೂರ್ಧ್ವಲೋಕಂ -ಕ್ರಮದಿಂ ತ್ರಸನಾಳೆ 
ವೇಕರಜ್ಜುಪ್ರಮಿತಂ (ಇ. ೬-3೩). ೬. ಮಿತಿಗೆ ಒಳಪಟ್ಟುದು; 
ಪರಿಮಿತವಾದುದು : ಅದೆಂದರೆ - ಜೀವನ, ವಿಷಯ ಮತ್ತು ಭಾವ 


ಪ್ರಮಿತಾಕ್ಷರ, ೬೦೮೨ ಪ್ರಮುದಿತ 
ಗಳೊಡನೆ ಸ್ಟುಟವೂ ಪ್ರಮಿತವೂ ಆದ ರೀಶಿಯಿಂನ ವ್ಯವಹರಿಸುವುದು ಪ್ರಮಾಳೆ «ಪ್ರಮಿಸಾಲೆ' ನೋ. 
(ಕನ್ಶಳಾ. ೦೦೭). ೭. [ಸಂಗೀತ] ಇಪ್ಪತ್ತೆರಡು ಶ್ರುತಿಗಮಕಗಳಲ್ಲಿ ಪ್ರಮುಕ್ತ (ಗು). ೧. ಅಳ್ಳಕಗೊಳಿಸಿದ; ಸಡಿಲಮಾಡಿದ. 
ಒಂದು : ಸ್ಟುರಿತ ಪ್ರಮಿತ ದೀರ್ಫ. . . ಕೋಮಲವೆಂಬ ಇಪ್ಪತ್ತೆ ೨. ಬಂಧನದಿಂದ ಬಿಡುಗಡೆಹೊಂದಿದ. ೩. (ಬಾಣದಂತೆ) ಎಸೆದ; 


ರಡೇ ಶ್ರುತಿಗಮರಗಳೆಂತಲುಂ (0ನೇಕ, ೨೩೨)- “ಶ್ರುಶಿ' ಪರಾ: [Xo] 
ಪ್ರಮಿತಾಕ್ಷರ, (ನಂ). [ಛಂದ] ಜಗತೀಛಂದಸ್ಸಿನಲ್ಲಿ ಪ್ರತಿಯೊಂದು | 5 


ಸಾಲಿನಲ್ಲಿಯೂ ಹತಂ gs ಒಂದು ಅಕ್ಷರವೃತ್ತದ 


ಪ್ರಯೋಗಿಸಿದ : ಹೂಂಕೃಶಿ ಬಿಲ್ಲಾಆರ ಗುಣಠಂಕೃತಿ ಚಾಪಪ್ರಮಂ 
[23870 - ಯಂ]ಕ್ವಕರನಿಕರಮಹಾಭೀಂಕೃಶಿ ನೋಳ್ಪಮರರ್ಗೆ ಭಯಂಕೃತಿ 


ಗೆಯ್ದುದು ತದೀಯ ರಣಭೂತಳೆದೊಳ್‌ (ಉಕ. ೬-೪೬) (ಸಂ.] 


ಹೆಸರು: ೧೨ನೆಯ ಜಗತಿಯಲ್ಲಿ . . . ಪ್ರಮಿತಾಕ್ಷರಂ ಸಜಸಸಂಗಳಿರಲ್‌ ಪ್ರಮುಖ (ಗಂ). ೧. ಮುಂಭಾಗದಲ್ಲಿರುವ; ಸವ್ಮ್ಮಖದ; ಎದುರಿನ, 
(ಕರಿಂ, 60). [ಸಂ. | ೨. ಮುಖ್ಯವಾದ; ಪ್ರಧಾನವಾದ ; ಬಡಗಭಾಷೆ ಕನ್ನಡದ ಒಂದು 
ಪ್ರಮಿತಾಕ್ಷರ್ನ (ನಾ). ಮಿತವಾದ ಮಾತು ; ಮಿತಭಾಷಣ: ಕಮ ಪ್ರಮುಖ ಶಾಖೆ (ರ್ರಾಎಎ. 0೩). ೩. ಮೊದಲಾದ; ಮುಂತಾದ : 
ನೀಯವಿಭ್ರಮಗುಣಾನ್ವಿತೆಯರ್‌ ಪ್ರಮಿತಾಕ್ಷರಾಭರಣಭೂಷಿತೆಯರ್‌ | 19 ಸಿದ್ದಿಸೆಟ್ಟಿ ಸೋಭನಯ್ಯ ಮುಲ್ಲಯ್ಯಸೆಟ್ಟಿ ಅಣ್ಣಮ್ಮನಿನ್ವಿವರ್ಪಮಂಖ 
ತಮರೂರ್ಗೆವೋಪ ಉಲಜಾಂಗನೆಯರ್‌ ಕಮಲೋದರಂಗೆ ಪಡೆದರ* ವಾಗಿ ತಂಬುಲಿಗ ಸಾಸಿರ್ವ್ವರುಂ ಅಯ್ನೂರ್ವ್ವರುಂ ಪೋಗಿ (೩99. 1-1, 
ಮುದಮಂ (೫ವ್ಮಾವ. ೬೨)- [ಸಂ.] ೬೬-೦೦ ನ 993) ; ಮಂತ್ತಮನೇಕಪನಸಜಂಬೀರನಾರಿಕೇಳಸಹಕಾರಕದಳೀ 


ಪ್ರಮಿತಿ (ನು). ೧. ಅಳತೆ; ಪ್ರಮಾಣ : ಒಸೆದಟುದಿಂಗಳ್ವರಂ ಪಂಚ ಪ್ರಮುಖಫಲಿತಭೂಜರಾಜಿಗಳ್‌ (ಫುತ್ನಫುಿ. ೫-೮೭ ವ). (ನಂ). ೪. ಶ್ರೇಷ್ಠ 


ರತ್ನೋತ್ಕರದಿಂ ಸಾರ್ದ ಶ್ರಿಕೋಟಿಪ್ರಮಿತಿಯ ಮಲಕಿಯಂ ಪಣ್ಣಿದಂ ವಾದುದಂ; ಮುಖ್ಯವಾದುದು; ಪ್ರಧಾನವಾದಂದು : “ಅಗ್ರಂ 
ಲೋಕಪಾಳಂ (8ಾಂಿಫು- ಇ-0೬3)- ವ. [ವೇದಾಂತ] (ಪ್ರಶ್ಯಕ್ಷಾದಿ|36 ಪ್ರಧುನಂ . - - ಪ್ರಮಂಖಮಾ ಪ್ರವರಂ . , , ಗ್ರಾಮಣೀಯೆನಲು 
ಪ್ರಮಾಣಗಳಿಂದ ಉಂಟಾದ) ನಿಶ್ಚಿತಜ್ಞಾನ ; ಸರಿಯಾದ ತಿಳಿವು ; ಮುಖ್ಯಕ್ಕೆ ನಾಮಂ” ( ಮಂಗಾ. ೦೫೭-೪): ೫. ಮುಖಂಡ; 
ಯಥಾರ್ಥಜ್ಞಾನ : “ಪ್ರವಎಂತಿಃ, ಪ್ರಮಾ - ೨ ನಿಜವಾಗಿ ತಿಳಿಯುಎವಿಕೆ : ಮುಖ್ಯಸ್ಥ “ಅಗ್ರ ೦. ಪ್ರಧಾನಂ, ಪ್ರಮುಖಂ, ಪುರೋಗಂ . . 


ಯಥೂರ್ಥಜ್ಞಾನ. ಪುಮಾಣಜನ್ಯಜ್ಞಾನ, ಯಥಾರ್ಥಾನುಭವ” (ಏರ್ಕಾಂತಿ- 
೩೩); ಪ್ರಮೆ ಎಂದರೆ ಸರಿಯಾದ ಅನುಭವ, ಇದನ್ನು ಪ್ರವಿತಿ ಎಂದೂ 
ಕರೆಯುವರು (ಬ್ರಹ್ಮಳಾ- ೨-೨೩). ೩. ಯಂಧಥಾರ್ಥಜ್ಞಾನವನ್ನುಂಟು 


ಅಗ್ರಣೀ-ಈ ೧೩ ಮುಖ್ಯಂ” (ಕರಾಯು. ೦೫3-3). ೬. ಒಂದು ನರಕದ 
ಹೆಸರು ; ಕುಂಭೀಪಾಕ ಸುಪಾಕ ಪ್ರಮುಖದಾರುಣ ಅಂಗಾರಕಮೆಂಬೈದು 


ಮುಂಶ್ರಿನರಕಂಗಳಿಂ ಸೇರಿ ತರಳತೂರವೆಂಬರಸ:ನರಕವಿಹುದು(ವಕೀಕ. 


ಮಾಡುವ ಉಪಾಯ; ಪ್ರಮಾಣ. ಸಂ. 060)- ೭. ಗುಂಪು; ಸಮೂಹ. [ಸಂ.] 

ಪ್ರವಿತಾತ್ರ್ರ (ಗು). ೧. ಮರಣ ಹೊಂದಿದ; ಸತ್ತ. (ನಾ). ಪ್ರಮುಖಕರಣ (ನಂ). ಲೆಕ್ಕದ ಮಂಖ್ಯಾಧಿಸಾರಿ; ಪ್ರಧಾನಕರಣಿಕ : 
ಯಜ್ಞ ದಲ್ಲಿ ಬಲಿ ಕೊಟ್ಟ ಪಶಂ: “ಪ್ರಮಾತಃ , ಉಪಸಂವಪನ್ನಃ, ಪ್ರಭುಮಂತ್ರೋತ್ಸಾಹಸಕ್ತಿತ್ರಯಸಂಪನ್ನರೆಪ್ಪ ಶ್ರೀಮತ್ಸೆರ್ಗ್ಗಡೆ 
ಪ್ರೋಕ್ಷಿತಃ-೩ನ್ನು, ಹತೇ-ಯಜ್ಞದಲ್ಲಿ ಕೊಲ್ಲಲ್ಪಟ್ಟ ಪಶು ಮುಂತಾದವು ನಾರಣಯ್ಯ ಪ್ರಮುಖಕರಣಂ ಬನವಾಸಿ ಪನ್ನಿರ್ಚ್ಚಾಸಿರೆಕ್ಕಂ ಪರ್ಗ್ಗಡೆ 
ಗಳ ಹೆಸರುಗಳು” (ಸಿದ್ಧಾಂತಿ. ೨೨೦). ೩. ಸತ್ತವನು ; ವಂರಣ|25 ತನಂಗೆಯ್ಕೊ (ಇಇಇಇ- XX» ೩೫-೭; 1056). [ಸಂ.3 
ಹೊಂದಿದವನಂ: “ಪರಾಸುಃ, ಉಪಸಂಪನ್ನಃ, ಪ್ರವಿಖಾತಃ, ಸಂಸ್ಥಿತಃ, ಪ್ರಮುಗ್ಧ (ಗು). ೧. ಮೈಮೇಲೆ ಪ್ರಜ್ಞೆ ಇಲ್ಲದ ; ಎಚ್ಚೆರವಿಲ್ಲದ. 
ಮೃತಃ ಈ ೫ ಸತ್ತಾತಂ” (ಹರಾಯು. ೦೦೪-೭). [ಸಂ.] ವಿ. ಮನೋಹರವಾದ. [ಸಂ.] 

ಪ್ರಮಾಲೆ, ಪ್ರವಿಸಾಳೆ (ನಾ). ೧. ಯಾವ ಕೆಲಸದಲ್ಲೂ ಉತ್ಸಾಹ| [ಪ್ರಮುಂದ (ನಾ). ಅತಿಯಾದ ಸಂತೋಷ,-ಆನಂದ : ಕರೆಮೆಸೆವಾದಿ 
ಎಲ್ಲದಿರುವುದು ; ಆಲಸ್ಕ ; ಜಡತೆ. ೨. (ಆಲಸ್ಯದಿಂದುಂಟಾ ನಂದಿಯನು ಪ್ರಮುದ[ಣಾಕಾ. ಮಥ]ಚಿತ್ತದಿ ನೋಡಿ (ಸತ್ರ: ೨೨೭). 
ಗುವ) ತೂಕಡಿಕೆ; ಮಂಪರು; ನಿದ್ರಾಪರತೆ : “ತಂದ್ರೀ, |30 (ಸಂ. ಪ್ರಮುದ"] 


ಪ್ರವಿಾಲಾ-೨ ಆಲಸ್ಯದಿಂದ ಕಣ್ಣು ಮಚ್ಚಿ ಮೈಮರೆತು ಗುರುಕಿಡುತ 
ಬರುವ ಗಾಢನಿದ್ರೆಗೆ ಹೆಸರಂಗಳಖ. ತೂಕಡಿಕೆ ಎಂದು ಕೆಲವರನ್ನುವರು” 
(ಸಿದ್ಧಾಂತಿ. ೭೦)- ೩. ಒಂದಂ ಸ್ತ್ರೀರಾಜ್ಯದ ರಾಣಿಯ ಹೆಸರಂ ; 
p ಯಂಧಿಷ್ಮಿರನ ಅಶ್ವ ಮೇಧಯರಾಗದ ಕುದುರೆಯನ್ನು ಕಟ್ಟಿ 
ಹಾಕಿ, ಅರ್ಜುನನೊಡನೆ “ಯಂದ್ಧ ಮಾಡು ಇಲ್ಲವೇ ವರಿಸು? 
ಎಂದು ಪಂಥ ಹೂಡಿ ಅಜರ೯ನನನ್ನು ವರಿಸಿದವಳು ; ಆ ಪ್ರಮಾಲೆ 
ಪಾರ್ಥನ ಮೇಲೆ ಕಣೆಗಅಕಿದಳು (ಕೈಖರಾ. 0೬-೦೩). ಪ್ರಮಾಳೆ: 


ಪ್ರಮುದಿತ (ಗು). ೧. ಸಂತೋಷ ಹೊಂದಿದ ; ಆನಂದಪಟ್ಟ 
ಅಮರನದೀಪ್ರವಾಹದೆೊಳಗಿಂದೊಗೆತರ್ಪ ವಿಶಾಲಪುಣ್ಯವೋ ಪ್ರಮುದಿತ 
ಶೈವಕೀರ್ತಿ ಬರುತಿರ್ದಪುದೋ ಎನೆ ಬಂದನಳ್ಮಟೌಂ (೧06. ೪-೬೭). 
೨. ಆನಂದವನ್ನುಂಟುಮಾಡುವ ; ಸಂತೋಷದಾಯುಕವಾದ : 
ಪ್ರಮುದಿತಭವ್ಯಮಂ ಸಾುಕವಿಸಂಕುಳಸೇವ್ಯಮಂ ಜಿನಾನ್ವಯ 
ಕ್ರಮಯುತಕಾವ್ಯಮಂ ನೆಜ್‌ಯೆ ನಿರ್ಮಿಸಿ(ಶಂದ್ರಥು.೧೬-6೨). ೩. (ಆಲಂ) 
` ಅರಳಿದ ; ಬಿರಿದ: ಪ್ರಮುದಿತ ಕಂಕೇಲ್ತಿಯವೋಲ್‌ ಪ್ರಮದಾಪದ 


೩, ಎಸೆವ ಭದ್ರಾಸನವನಿಳಿದಂ ಸಂಗ್ರಾಮಕ್ಕೆ ಪೊಜಮುಟ್ಟಳಾ ಪ್ರಮಾಳಿ 
ಬಣ. ೦೬-೨೨: ಪೆಣ್ಣ ದಳಮೈದೆ ಜೋಡಿಸಿತು ಪಾರ್ಥನ ಸಮರಕಾ 
ಪ್ರಮಾಳೆಯ ಸುತ್ತಲು ಹಾ 0೦೬-೩)- ೪. (ಆಲಂ) ಗಂಡುಬೀರಿ; 


ದಿಟ್ಟೆ : “ಸಿಥಿಯಾದೇಶದಲ್ಲಿದ್ದರೆಂದು ಪ್ರಸಿದ್ಧಿಯಾಗಿರುವ ಸ್ವ್ರೀಯೋಧ 
ಜಾತಿ. ವೀರಸೀ, ವೀರಕನ್ಯೆ; ರಣಶೂರಳಾದ ಹೆಂಗಸು; ಪ್ರಮಾಳಿ: 


ಗಂಡುಬೀರಿ” (Amason- ಇಂಕನಿ). 
ಪ್ರಮಾಳಾರಾಜ್ಯ-೧. ಹೆಂಗಸರೇ ಆಡಳಿತವನ್ನು ನಡೆಸಂವಂಥ 
ಪ್ರದೇಶ. ೨.' ಕೇವ್‌? ಹೆಂಗಸರು ಮಾತ್ರ ಇರುವ ಪ್ರದೇಶ. 
[ಸಂ. ಪ್ರಮಾಲಂ] 


SS 


ಜತುರಸಾಂಕಿತಂ ಸರಸೀವಿಭ)ಮದಂತೆ ನೀರಜಸ್ತೋಮವಾಗಿ ರಾಜಿಪ್ರದು 
ಪುರದ ವೀಧಿಯೂಧಂ (ಕುಸು. ೨-೪6). ೪. ವ್ಯಾಪ್ತವಾದ: 

ಅಮರಗಣಯುಗ್ಮದಿಂ ವಖುಂದಮರ್ದೇಟುಂ ಶಿಖಿಗಣಂ ಬರಲೇ ನಡಸದ 
ಪ್ರ ಮಂದಿತಲಕ್ಷಣಮಕ್ಯಂ (ರಂರೋಂಜು. ೩-೨೪); ಶ್ರಮದಿಂದೆ ಸಂಧಿ 
ನಾಮಂ ಸವತಾಸಮಾ ತದ್ಧಿ ತಂ ಪೊದಬ ್ಮಾಖನ್ಯಿತಂ ಪ್ರಮುದಿತಧಾತು 
ವಪಭ್ರಂಶಮವ್ಯ್ಮ್ಯಯಂ ಸಂಧಿ: ಶಬ್ದವ ಮಣಿದರ್ಷಣದೆೊಳ್‌ (ಕಮದ- ೦). (ನ). 


೫. ಸಂತೋಷಪಟ್ಟವನಂ ; ಆನಂದಪಟ್ಟವನು: "ಹೃಷ್ಟಃ. ಮತ್ತಃ 
ತೃಪ್ತಃ. ಪ್ರಹ್ಲೆನಃ, ಪ್ರಮಂದಿತಃ, ಪ್ರೀತಿಃ ೬ ಸಂತೋಷಪಟ್ಟವನು್‌ 
(ಸಿದ್ಕಾಂತಿ, ೩೩೦). [ಸಂ.) 


ಪ್ರಮೆ 


ಪ್ರಮೃಪ್ಪ 


ಪ್ರಮೃಷ್ಟ (ಗು). ೧. ಉಜ್ಜಿದ ; ತಿಕ್ಕಿದ. ೨. ಲೇಪಿಸಿದ ; ಬಳಿದ: 
ಘನಸಾರಚಂದನಸಾರಪ್ರಮೃಷ್ಟ ಕರತಳನುಮಂಗೀಕೃತಕಸ್ತೂರಿಕಾವಿಲೇಪನ 
ನುಂ (60ಫು. 0೦-೨೭ 5). ೩. ಸಾಣೆ ಹಿಡಿದ ; ಮೆರುಗು ಕೊಟ್ಟ. 
[ಸಂ.] 
(ನಂ). ೧. ಅಳತೆ; ಪರಿಮಾಣ; ಪ್ರಮಾಣ. ೨. 
[ತರ್ಕಶಾ] ಸರಿಯಾದ ತಿಳಿವಳಿಕೆ ; ನಿಶ್ಚಿತಜ್ಞಾನ ; ಪ್ರಮಿತಿ ; 
p ಇದರಲ್ಲಿ : ಸಂಕ್ಷಾತ್ಕಾರ,, ಅನುಮತಿ, ಉಪಮಿತಿ ಮತ್ತು 
ಶಾಬ್ದಬೋಧವೆಂಬುದಾಗಿ ನಾಲ್ಕು ಪ್ರಕಾರಗಳು ಇವೆ: 
“ಪ್ರಮಿತಿಃ, ಪ್ರಮಾ-೨ ನಿಜವಾಗಿ ಶಿಳಿಯುವಿಕೆ, ಯಧಾರ್ಥಜ್ಞಾನ” 
(ಸಿರ್ಕಾಂತಿ. ೩೩೮); ಪ್ರಮೆ ಎಂದರೆ ಸರಿಯಾದ ಅನುಭವ. ಇದನ್ನು 
ಪ್ರಮಿತಿ ಎಂದೂ ಕರೆಯುವರು (ದ್ರಿಹ್ಮಠಾ. ೨-೨೩); ಪ್ರಮೆ, ಬುದ್ಧಿ 
ಉಪಲಬ್ಬಿ-ವೆ.ದಲಾದ ಪದಗಳಿಂದ ಹೇಳಲ್ಪಡುವ ಜ್ಞಾ ನವೆಂಬುದು 
ಸೂಕ್ಷ್ಮವಾದ ಅತೀಂದ್ರಿಯವಾದ ಕ್ರಿಯೆ (ಓಂರತಾ. ೦೬೬). 
[ಸಂ. ಪ್ರಮಾಣ] 

ಪ್ರಮೇಯ (ಗು). ೧. ಅಳೆಯಬಹುದಾದ ; ಅಳೆಯಲು ಶಕ್ಕವಾದ. 
೨. ಸೂಕ್ಷ್ಮವಾಗಿ ಪರೀಕ್ಷಿಸಬೇಕಾದ ; ವಿವೇಚಿಸಬೇಕಾದ. (ನಾ). 
೩. ಪ್ರಸಂಗ; ಸನ್ನಿವೇಶ ; ಸಂದರ್ಭ : ನೀನು ದಿನಾ ಸಕಾಲದಲ್ಲಿ 
ಊಟ ತಿಂಡಿ ಇಲ್ಲದೆ ರೈಲಿನಲ್ಲಿ ತಿರುಗಿ ಹೋಗಿ ಓದೋ ಪ್ರಮೇಯ 
ವೇನು ? (ಠಂಠಕನ್ಮೆ. ೭೯); ಇವರು ನವನ್ನು ಗುಂಪನ್ನು ಬಿಟ್ಟು ಬೇರೆಯಾಗ 
ಬೇಕಾಗಿದ್ದ ಪ್ರಮೇಯವೇನಿತ್ತು? (ಹಸುಹೂ- ೦೬೩); ನಿಮ್ಮನ್ನೆಲ್ಲ ಇಲ್ಲಿಗೆ 
ಬರಮಾಡಿಕೊಳ್ಳುವ ಪ್ರಮೇಯವಾದರೂ ಏನಿದ್ದಿತು ? (ಕಾಂತರಾ. ೦೯) 
೪. [ತರ್ಕಶಾ] (ಮುಖ್ಯವಾದ) ವಿಷಯ ; ತತ್ತ್ವ; ಸಿದ್ಧಾಂತ : 
ಮಂತ್ರ, ಬಪ್ರಹ್ಮಣ ಮುಂಂಂತಂದವುಗಳ ಕರ್ಮಸಿದ್ಧಾಂತವನ್ನೇ ಆಧಾರ 


ವಾಗಿಟ್ಟುಕೊಂಡು ಕರ್ಮದಿಂದ ಜ್ಞಾನಪ್ರಾಪ್ತಿಯೇಬ ಪ್ರಮೇಯದ 
ಮೇಲೆ  ಉಂಟಾದದ್ದೂ ಪೂರ್ವವಿಖಾಮಾಂಸೆ (ಕಾರವ. ೦೩೦); ಈ 
ಬಗೆಯ ಹೇರಳವಾದ ದೃಷ್ಟಾಂತಗಳಿಂದ. ಅತ್ಯಂತಗಹನವಾದ 


ಪ್ರುಮೋಯವನ್ನೂ ತಿಳಿಹೇಳುವುದರಲ್ಲಿ ರಂಗನಾಥಕವಿ ಬಹುಮಟ್ಟಿಗೆ 
ಯಶಸ್ವಿಯಾಗಿದ್ದಾನೆ (೪3. ೬೦೨). ೫. [ರೇಖಾಗ] ತರ್ಕಸರಣಿಯ 
ಮೂಲಕ ಸಿದ್ಧಪಡಿಸಬೇಕಾದ ವಿಷಯ ; ರೇಖಾಗಣಿತದಲ್ಲಿ 
ಸಾಧನೀಯ ತತ್ತ್ವ,--ನಿಯಮ : ಯೂಕ್ಲಿಡ್‌ (೫೬೦114) ಬರೆದ 
ರೇಖಾಗಣಿತವಲ್ಲಿನ ಪ್ರಮೇಯಗಳನ್ನೂ ಸಾಧನೆಗಳೆನ್ನೊ ನೋಡಿದರೆ 
ಅವುಗಳನ್ನು ಕಂಡುಹಿಡಿದವರು. ಯಾರು, ಈ ಪ್ರಮೇಯಗಳನ್ನು 
ಊಹಿಸಿದುದು ಹೇಗೆ ಎಂಬುದು ಸ್ವಲ್ಪವೂ ತಿಳಿಯುವುದಿಲ್ಲ (ಳಿತ. ೬೩); 


ರೇಖಾಗಣಿತದಲ್ಲಿ ಹೆಚ್ಚಿನ ಪರಿಜ್ಞಾ ನವೂ ಅಭ್ಯಾಸವೂ ಆಗುವಂತೆ 
ಪ್ರಮೇಯಗಳನ್ನೂ ರಚನೆಗಳನ್ನೂ ಸೇರಿಸಬೇಕು. (ಶಕ್ಷದ. ೦೬೫). 
೬. [ತತ್ವ ಶಾ] ಯಂಥಾರ್ಥಜ್ಞಾನದಿಂದ ತಿಳಿಯಲಾಗುವ 


ವಸ್ತು ; ನಿಶ್ಚಿತಜ್ಞಾನೆದಿಂದ ಗ್ರಹಿಸುವ ವಿಷಯ, ತತ್ತ್ಯ್ವವಿಚಾರ: 
ಪ್ರಮಾಣವೆಂದರೆ ಪ್ರಮೆಗೆ ಸಾಧನ. ಪ್ರಮೆಯೆಂದರೆ ಯಥಾರ್ಥಜ್ಞಾಾನ. 
ಇದಕ್ಕೆ ಆಶ್ರಯನಾಗಿರುವವನು ಪ್ರಮಾತ, ವಿಷಯವಾಗಿರುವುದು 
ಪ್ರಮೇಯ (ಹಿಂದಸಾ. ೦೩೨); ಪ್ರಮೇಯ: -ಯಥಾರ್ಥಜ್ಞಾನದಿಂದ 
ತಿಳಿಯಲ್ಪಡುವ ವಸ್ತು (ತತ್ತ: ೧೬೩)- ೭. [ನ್ಯಾಯಶಾ] ಆತ್ಮ, 
ಶರೀರ, ಇಂದ್ರಿಯ, ಅರ್ಥ, ಬುದ್ಧಿ, ವಂನಸ್ಸು. ಪ್ರವೃತ್ತಿ. 
ದೋಷ, ಪ್ರೇತ್ಯಭುವ. ಛಲ, ದುಃಖ ಮತ್ತು: ಅಪವರ್ಗವೆಂಬ 
ಹನ್ನೆರಡು ವಿಧವಾದ ವಿಷಯ : ನ್ಯಾಯಶಾಸ್ತದಲ್ಲಿ ಹೇಗೆಂದರೆ 
— ಆತ್ಮ ಶರೀರ . . . ಅಪವರ್ಗವೆಂದು ಹನ್ನಿರಡು ವಿಧವಾಗಿ 
ಪ್ರಮೇಯವನ್ನು ಒಂಬತ್ತನೆಯ ಸೂತ್ರದಲ್ಲಿ ವಿಭಾಗ ಮಾಡಿರುವರು 


೬೦೮೩ 


26 


20 


48 


ಪ್ರಯತ 


(ಹಂ೭೫- ೧೧೩). ೮. ಆತ್ಮಾನಾತ್ಮ ವಿವೇಕಕ್ಕೆ ಬೇಕಾದ ಪ್ರಮಾಣ. 
ಪ್ರವಮೇಯಂ. ಸಂಶಯಂ, ಪ್ರಯೋಜನ, ದೃಷ್ಟಾಂತ; ಸಿದ್ಧಾಂತ. 
ಅವಯವ. ತರ್ಕ, ನಿರ್ಣಯ, ವಾದ. ಜಲ್ಬ. ವಿತಂಡಾ, 
ಹೇತ್ವಾಭಾಸ, ಛಲ. ಜಾತಿ ಮತ್ತು ನಿಗ್ರಹಸ್ಥಾನ ಎಂಬ ಹದಿನಾರು 
ಬಗೆಯ ಪದಾರ್ಥಗಳಲ್ಲಿ ಒಂದು: ಗೌತಮೋಕ್ತನ್ಯಾಯವು ಪ್ರಮಾಣ 
ಪ್ರಮೇಯ ಸಂಶಯ . . . ನಿಗ್ರಹಸ್ಥೂನಗಳಿಂಬ ಔ&ೋಡಶಪದಾರ್ಥಂಗಳಂ 
ನಿರೂಪಿಸುತ್ತಲೀ ಪ್ರಪಂಚಕ್ಕೆ ಪರಮೇಶ್ವರಕರ್ತೃಕಮಂ ನಿಶ್ವಯಿಸುವುದು 
(ರಳ.೧ಂ) ; ನ್ಯಾಯದರ್ಶನದಲ್ಲಿ ಪ್ರಮಾಣ ಪ್ರಮೇಯ ಸಂಶಯ . , . 


ನಿಗ್ರಹಸ್ಥೂನ ಎಂದು ಹದಿನಾರುಪದಾರ್ಥಗಳನ್ನು ನಿರೂಪಿಸಿರುವರು 
(ಹಿಂದಸಾ- ೧೧೨)- [ಸಂ.7 
ಪ್ರಮೇಹ (ನಾ). ೧. ಮೂತ್ರಕೋಶದಲ್ಲಿ ಕಲ್ಲು ಉಂಟಾಗುವ 


ಒಂದು ಬಗೆಯ ರೋಗ ; ಶಿಲಾಮೇಹ : “ಅಶ್ಮರಿಯೆನೆ ಪ್ರಮೇಹ 
ಮಕ್ಕೂ” (ಮುಗಣ; ೦೧೪-೪): ಎಲೆಹುರಿಯ ಬೇರು ಹಳೇನೀರಿಂ ಕುಡಿಯ 
ಪ್ರಮೇಹಂ ಶಿ:ರ್ಗುಂ. ಕಲ್ಲು ಒಡೆದು ಬೀಳ್ಗೊಂ (ಕ್ಕಿ. 0%) ; ಚಿಲ್ಲದ 
ಬೀಜದ ಗಂಧವನ್ನು ತೆಗೆದು ಅದಕ್ಕ ಸ್ವಲ್ಪ ಶ್ರೀಗಂಧ ಹಾಕಿ ತೆಗೆದುಕೊಂಡರೆ 
ಪ್ರಮೇಹದ ಕಲ್ಲು ಬಿ;ಳುತ್ತದೆ (ಸಳನ್ನಿ. ಶಂ. ೪೪೩). ೨. (ಶುಕ್ರಧಾತುವು 
ಯಾವಾಗಲೂ ಸ್ರವಿಸುವುದು ಮತ್ತು ಮಧುಮೇಹ ಇತ್ಯಾದಿ 
ಯಾವುದಾದರೂ) ಮೂತ್ರರೋಗ. ೩. ಗುಹ್ಮ ಪ್ರದೇಶದಲ್ಲಿ 
ಉಂಟಾಗುವ ವ್ರಣರೋಗ ; ಭಗಂದರ. [ಸಂ]. 


ಪ್ರಮೋದ (ನಾ). ೧. ಸಂತೋಷ ; ಆನಂದ: “ಪ್ರಮೋದಃ, ಪ್ರಮದಃ, 


ಹರ್ಷಃ . . . ಶಂ,ಸುಖಂ_.ಈ ೧೩ ಸುಖದ ಪೆಸರ್‌”(ಹಂ:ಯಂ- ೨೦-೦೨೩); 
ಜಲಪಾಲಂಗೆ ಪ್ರಮೋದಮಾಗೆ .ರಾಗಿಸಿ ಪಲಕಾಲಕ್ಕೆನ್ನ ಪಗೆಯೊಳಗಾದಂ 
ಬನ್ನಿಮೆಂಬುದುಂ (ಶಂತತಂ. 3೭೦-೪); ಮೇದಿನೀದೇವಿಗತಿಪ್ರಮೋದಮಂ 
ಪಡೆದು ಕಟ್‌ಪಿ (8ಗರಿ- ೦-೩೪ ಠ). ವಿ. ಸಂಗಂಧ ; ಸುವಾಸನೆ. ೩. 
ಅರುವತ್ತು ಸಂವತ್ಸರಗಳಲ್ಲಿ ನಾಲ್ಕನೆಯ ಸಂವತ್ಸರದ ಹೆಸರಂ : 
ಆ ವರುಷವೇ ಪ್ರಭವ ವಿಭವ ಶುಕ್ಲ ಪ್ರಮೋದ [ಶಾಕಾಂ. ಪ್ರಮಾದಿತ, 
ಪ್ರಮಾದೌತ, ಪ್ರಮೋದೂತ] . . . ಕ್ರೋಧನ ಅಕ್ಷಯವೆಂದಟವತ್ತು 
ತೆಅನಾಗಿಹುದು (ಏವೇಕ, ೩3೧). ೪.[ಯೋಗ] ಸಾಂಖ್ಯದರ್ಶನದ 
ಶಾಸ್ತ್ರ್ರಾಭ್ಯಾಸ, ಶಾಸ್ತ್ರ್ರಜ್ಞಾನವಿಚಾರ, ಗುರುಶಿಷ್ಯಸಹವಾಸ, 
ಸದಾಮುದಿತ, ವಿವೇಕಖ್ಯಾತಿ, ಪ್ರಮೋದ, ಮುದಿತ ಮತ್ತು 
ಮೋದಮಾನಗಳೆಂಬ ಎಂಟು ಸಿದ್ಧಿಗಳಲ್ಲಿ ಒಂದು; ಪ್ರತ್ಯಯಸರ್ಗದ 
ಒಂದು ಭಾಗ : ಶಾಸ್ತಾ,ಭ್ಯಾಸ .. . ಪ್ರಮೋದ ಮುದಿತ ಮೋದ 
ಮಾನಗಳಿಂಬುವು ಅಷ್ಟಸಿದ್ಧಿ ಗಳು(೬ಂರತಾ- ೬೪). . ಸಂ.) 


ಪ್ರಮೋದಿತ (ಗಂ). ೧. ಸಂತೋಷಗೊಂಡ ; ಹರ್ಷ ಹೊಂದಿದ. 


೨. ಸುಗಂಧಗೊಳಿಸಿದ ; ಪರಿಮಳವುಂಟುಮಾಡಿದ. [ಸಂ] 


ಪ್ರಮೋದೂತ (ನಾ). - ಪ್ರಮೋದ ೩ : ಪ್ರಮೋದೂತ ಸಂವತ್ಸರದ 


ಮಾರ್ಗಶಿರ ಬ ೧ ಲೂ ಶ್ರೀಮತು ಕೆಳದಿ ಚಿಂನ್ನಮಾಜಿಯವರು ದೊಡ್ಡ 
ಚೆಂನಪ್ಪಯಗೆ ಬರಶಿ ಕಳುಹಿದ ಪ್ರಯೋಜನ (ನಂ. ೦೯೩೪: ೯-೦; 
1690). [p'ಪ್ರಮೋದ' ಎಂಬ ಹೆಸರಿನ ಸಂವತ್ಸರದ ರೂಖಾರತರವಾಗಿ 
ಈ ಶಬ್ದರೂಪವು ಪ್ರಚಾರದಲ್ಲಿದೆ] 


ಪ್ರಯತ (ಗು). ೧. ಶುದ್ಧವಾದ; ಪವಿತ್ರವಾದ. ೨. ನಮ್ರವಾದ ; 


ವಿನೀತವಾದ, ೩. ಇಂದ್ರಿಯಗಳನ್ನು ಅಧೀನದಲ್ಲಿಟ್ಟುಕೊಂಡ ; 
ಜಿತೇಂದ್ರಿಯನಾದ. (ನಾ). ೪. ಶುದ್ಧವಾದುದು ; ಶುಚಿ ; 
ಪವಿತ್ರತೆ ು: * ಪ್ರಯತಃ, ಅನುಚ್ಛಿಷ್ಟಃ - ಈ ೨ ಶುಚಿ". (ಆಯು 
೬೬-೨೪೮); ಕ್ಷಯವೃಜಿನಂ ಜಿನಸವತಯಂ ಸ್ಮಯರಹಿತಂ ಹಿತವಚಃ 
ಪ್ರಿಯಂ ಪ್ರಿಯಧರ್ಮಂ ಪ್ರಯತಯುತಂ ಸದ್ವಿನಯಂ ನೆಯವಾಕ್ಟಸರಂ 


ಪ್ರಯತ್ನ 


ಸರಸ್ವಶೀಮುಖಮುಕುರಂ (ಹಳುರೂ. ೧-೫೦). ೫. ಪವಿತ್ರನಾದವನು ; 
ಪರಿಶುದೃನಾದವನು ು: “ಪವಿತ್ರಃ, ಪ್ರಯತಃ, ಪೂತಃ-ಪವಿತ್ರನಾದವನ 
ಹೆಸರುಗಳು. ಪರಿಶುದ್ಧನು * (ಸಣ್ಣಾತಿ. ೨೨೪). [ಸಂ.] 
ಪ್ರಯತ್ನ (ನಾ). ೧. ಉದ್ಯಮ ; ಉದ್ದೇಶ ; ಯತ್ನ : ಪ್ರಯತ್ನ 
ಮಲ್ಲದ ಗುರುತ್ವಕ್ಕೆ ಎಮ್ಮ ತಂದೆಗಳ್‌ (ಕಠುದ, ೦೦೨ ಶ್ರಯೋ); 
ಚಂದ್ರನಿಗೊ ಮಂಗಳಿಹಕ್ಕೊ ವಲಸೆ ಹೋಗುವ ಪ್ರಯತ್ನ 
ಕಾಣುತ್ತದೆ (6೪8: ೪0) : ಸಮಂಜಸವಾದ ಉತ್ತರ ಹೇಳುವ ಹತ್ತಾರು 
ಪ್ರಯತ್ನಗಳು ನಡೆದಿವೆ (ಉಕ್ರಾಣ. ೨9). ೨. ಹೆಚ್ಚು ಶ್ರಮ : 
ಬಹುಶ್ರಮ : ಪತ್ನಿಯರ ದೆಸೆಯಿಂದೆ  ಮಡಿದಿರ್ದ ಪಾರ್ಥಂ 
ಪ್ರಯತ್ನದಿಂ ನಿಜಸುತಂ ತಂದ ಸಂಜೀವಕದ ರತ್ನ ದಿಂ ಕೃಷ್ಣಪ್ರಸಾದದಿಂ 
ಜೀವಿಸಿದನು (ಕೈಖಕಾ. ೨೪ ತೂಕ). ೩. ತೊಂದರೆ ; ಕಷ್ಟ. ೪. 
“ ಒಂದಂ ಭಾಗವು ಇನ್ನೊಂದರ ಮೇಲೆ ಪ್ರಯೋಗಿಸುವ 
ಬಲವನ್ನು ಆ ಭಾಗದ ಖಂಡವಿಸ್ತಾರದಿಂದ (4೧99 ೨ ೦೭೦9 
89810) ಭಾಗಿಸಿದರೆ ಬರುವ ಲಬ್ಧಕ್ಕೆ ಪ್ರಯೆತ್ನವೆಂದಂ ಹೆಸರು” 
(೨968. ೦೦೬). 

ಪ್ರಯತ್ನಪಡು - ಯತ್ನ ಮಾಡು: - ಎಷ್ಟು 
ನಮ್ಮಿಂದ ಅವುಗಳನ್ನು ತೆರೆಯಲಾಗಲಿಲ್ಲ (ಕೃಕಕ್ಕಿ- ೫); ಮುಂದೆ ನಡೆಯ 
ಬೇಕೆಂದು ಎಷ್ಟು ಹೆಚ್ಚಾಗಿ ಪ್ರಯತ್ನ ಪಟ್ಟರೆ, ಅವು ಅಷ್ಟು... 
ಹಿಂದಕ್ಕೆ ಎಳೆಯಲು ಪ್ರಾರಂಭ ಮಾಡುವುವು (ತಂಯುಶ್ರೆ- ಇ೬)- ಪ್ರಯತ್ನ 
ಮಾಡು ಯತ್ನ ಮಾಡು; ಉದ್ಯ್ಕೋಗಿಸು : ' ತಾವು ಅಭ್ಯಾಸ 
ಮಾಡಿದ ಪುಸ್ತಕ ಯಾವುದೆಂದಾಗಲಿ, ಅದರ ಎವರಗಳನ್ನಾಗಲಿ ಅವರು 
ತಿಳಿಸುವ ಪ್ರಯತ್ನ ಮಾಡಿಲ್ಲ (ಕೇಳಕ್ಕೆ. ೩9) ; ಮಂಂದೆ ಪ್ರಯತ್ನ 


ಮಾಡುವುದಾದರೂ ಏಕೆ (ಕೃಕಕ್ಕೆ. ೩೭). [ಸಂ. 
ಪ್ರಯತ್ನಿಸು (ಕ್ರಿ). ಯತ್ನ ಮಾಡು: ರತ್ನಪರೀಕ್ಷಿ ಗಡಾಶ್ವಪರೀಕ್ಷೆ 
`ಪ್ರಯತ್ನಿಸೆ ' ಬಾಹ್ಯವಿಜ್ಞಾನ ರತ್ನತ್ರುಯರೂಪನಾತ್ಮನೆಂದಟ್‌ವುದು 


ನೂತ್ನಾಂತಕಂಗವಣ್ಞಾನ (668. ೨-೦): ಭಾರತದೇಶವು ಬಡಜನರ 
ಜೀವನಸ್ಥಿತಿಗಳನ್ನು ಸುಧಾರಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ (66289 -೩೦); 
ಅವಳಿಗಾದರೊ ಮಾಧವಿಯ ಪಾಲಿನ ನೃತ್ಯಗಾನಗಳನ್ನು ಕಲಿಸೋಣವೆಂದು 
ಎಣಿಸಿ ಪ್ರಯತ್ನಿಸಿದಳು (ಕೊಗ್ಕು- ೪೭). [ಪ್ರಯತ್ನ 4 -ಇಸ್ಕು) 

ಪ್ರಯಸ್ತ (ನಾ)./ಸಂಬಾರ ಪದಾರ್ಥ,ಒಗ್ಗರಣೆ ಮುಂತಾದಂವುಗಳನ್ನು 
ಹಾಕಿ ಸಂಸ್ಕರಿಸಿದ ವ್ಯಂಜನ,-ಅಡುಗೆ : “ ಪ್ರಯಸ್ತಂ, ಸುಸಂಸ್ಕೃತಂ- 
ಉದ್ದಿನಬೇಳೆ, ಕಡಲೆ, ಸಾಸುವೆ, ಜೀರಿಗೆ, .ಮೆಣಸಿನಕಾಯ್ಲಿ ತುಪ್ಪ 
ಮುಂತಾದವುಗಳಿಂದ ವಗ್ಗರಿಸಿ ಹಿಂಗು, ಕರಿಬೇವು ಮುಂತಾದ ಪರಿಮಳ 
ಗಳಂ ಕಲ್ಪಿಸಿದ ರುಚಿಯಾದ ಪದಾರ್ಥಗಳು” (*ರ್ಕಾಶಿ- ೨೭). [ಸಂ.7 

ಪ್ರಯಾಗ (ನಾ). ೧. ಯಂಜ್ಞ; ಯಠಾಗ. ೨. ಯಂಜ್ಞ ವರಾಡುವ ಸ್ಥಳ; 
ಯಾಗಭೂವಿಂ. ೩. ಈಗಿನ ಅಲಹಾಬಾದ್‌ ಬಳೆಯ ಒಂದಂ ಪ್ರಣ್ಕ 
ಕ್ಷೇತ್ರ : ಗಂಗೆ, ಯಂಮಂನೆ ಮತ್ತು (ಗುಪ್ತ ಗಾಮಿನಿಯಾದ) 
ಸರಸ್ವತಿ ನದಿಗಳ ಸಂಗಮ ಸ್ಥಳ ; P ಬ್ರಹ್ಮನು ಈ ಪ್ರದೇಶದಲ್ಲಿ 
ಅನೇಕ ಯರಾಗಗಳನ್ನೂ ಮಾಡಿದ ಕಾರಣ ಇದಕ್ಕೆ ಪ್ರಯರಾಗವೆಂಬ 
ಹೆಸರು ಬಂದಿತೆಂಬ ನಂಬಿಕೆಯಿದೆ : ಅಸುರವುರ್ದನನ ಬೆಸದಿಂ 
ಪ್ರಯಾಗದೊಳ್ಬಿ ಡುವೆನೀ ಶಿರಮಂ ಬಣಾದೆ ಗಾಸಿಯಾಗದಿರು (ಕಳಾ. 
೯-೨೨): ಇನ್ನು ಮರು ದಿನಗಳಲ್ಲಿ ಕಾಶಿ, ಹರಿದ್ವಾರ, ಗಯಾ, 
ಪ್ರಯಾಗ ಮೊದಲಾದ ಮಹಾಮಹಾಕ್ಷೇತ್ರಗಳಿಗೆ ಹೊರಡದೇಕಾದೀತು। 
(ಅ, 19). .೪. ಇಂದ್ರ. ೫. ಕುದುರೆ. [ಸಂ.] 

ಪ್ರಯಾಗ (ವಾ)... ಬ್ರಹರಾಗ ೩: ಶ್ರೀಪರ್ವತದೊಳಂ ಪ್ರಯಾಗೆ 
ಯೊಳ೦ ಟಾಣರಾಸಿಯೊಳಂ ಕುರುಕ್ಷೇತ್ರದೊಳಂ ಹತ್ತು ಸಾಸಿರ 


೬೦೮೪ 


10 


೩೮ 


ಪ್ರಯತ್ನಪಟ್ಟರೂ ಬ 


ಪ್ರಯಾಣ (ನಾ). ೧. ಪಯಣ ; ಸಂಚಾರ ; ಯಾತ್ರೆ : 


ಪ್ರಯುಕ್ತ, 


ಕಎಲೆಯುಮಂ ಹತ್ತು ಸಾವಿರ ವೇದಪಾರಗರುಮನಳಿದ ಬ್ರಹ್ಮಾತಿ 
ಯಕ್ಕೂ  (446- ೦೦೮೪-೨೨-೬೨; 1079), ಇನ್ನೀ ಧಮ್ಮ ೯ಮನಾವ 
ನೋರ್ವ್ವ ಪ್ರತಿಪಾಳಿಸಿದಂಗೆ ಗಂಗೆ ವಾರಣಾಸಿ ಗುರುಕ್ಷೇತ್ರ ಪ್ರಯಾಗೆ 
ಯಲು. ಸಾಸಿರ್ವ್ವ ಬ್ರಂಹ್ಮ ಣರ್ಗ್ಗೆ ಸಾಸಿರ ಕವಿಲೆಯ ದಂನಂಗೆಯ್ದ 
ಫಲಮಕ್ಕು ಗ. 211, asa. ೩೦-೪೩ ; 2168). [ಸಂ.7 
“ಯಾತ್ರಾ. 
ಪ್ರಯಾಣಂ, ಪ್ರಸ್ಥಾನಂ-ಈ ೩ ಪಯಣಂ” (ಕರಾಯು. ೩೪-೨೪೪) ; 
ನಂದಗೋಪಂ . . . ಕತಿಪಯಪ್ರಯಾಣಂಗಳಿಂ ಪೋಗಿ (ಗಂ. ೬-೬೩ ಕ); 
ಪ್ರಯಾಣ ಅಲೆದಾಟ ಮೊದಲಾದುವುಗಳ ಆಯಾಸದಿಂದ ನಿದ್ರೆಯೇನೋ 
ತಡವಿಲ್ಲದೆ ಬಂದಿತು (ಕೂಟು. ೪). ೩. ಯಂದ್ಭಕ್ಕೆ ಹೊರಡುವಿಕೆ ; 
ಆಕ್ರಮಣ ; ಧಾಳಿ. ೪, (ಪ್ರಪಂಚದಿಂದ) ವಿಸೆಮನ ; ಸಾವು. 
೫. [ಸಂಗೀತ]ಗಾಯಂಕನು ಹಾಡುವಾಗ ಅದಕ್ಕನುಗುಣವಾಗಿ 
ಮಾಡುವ ಮೈಯ ಚಲನವಲನ ; ಒಂದು ಬಗೆಯ ದೋಷ : 
ಕಂಪತ . , ಪ್ರಯಾಣ [ಕಾ8೨೦. ಣು) ತಾಲವಿಹೀನವೆಂಬ 
ಪದಿನೈದು ಸ್ವರದೂಷಣಂ ಪೊರ್ದದೆ ಪಾಡಿ ಮೋಹಿಸುವ ಗಾಯಕರಿಂ 


(ಎರೇಳ. ೦೯೦). “ಪ್ರಸಾರ” ಪರಾ. 


ಪ್ರಯಾಣ ಮಾಡು ೧. ಸಂಚಾರ ಮಾಡು : ಆಗುಂಬೆಯಲ್ಲಿ 
ಎರಡು ದಿನ ತಂಗಿದ್ದು ಮುಂದಕ್ಕೆ ಪ್ರಯಾಣ ಮಾಡುತ್ತಾರೆ (ಹತುತೂ.. 
೨೪೩). ವ. ಸಾಯು ; ಮರಣ ಹೊಂದಂ. [ಸಂ,] 


೫ ಪ್ರಯಾಣಿಕ (ನಾ). ಸಂಚಾರ ಮಾಡುವವನು; ಪಯಣಿಗ ; ಪ್ರವಾಸಿ: 


ಪ್ರಯುಕ್ತ, (ಗು). ೧. ಕೂಡಿದ ; 


ನನಗಂತೂ, ' ಬಹುದೂರ ಎಲ್ಲೊ ಹೋಗಿ ಊರಿಗೆ ಹಿಂತಿರುಗಿದ 

ಪ್ರಯಾಣಿಕನಂತೆ ಆಗಿತ್ತು (ಉಾರೆವಾ- ೨) ; ಸೋಮೇಶ್ವರದ ಮೂಲಕ 

ಹಾದು ಹೋಗುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚು ಗ್‌ ಆಂ). 
. [ಸಂ.] 


BA (ಗು). ೧. ಹೊರಟಿರುವ : ಹೋಗುವ. ಆಯಾತಪ್ರಯಾ 
'ಶಾಂಗನಾನಿಕರೋದೃಚ್ಚರಣಾಂಶುಪಲ್ಲವಿತಂ 


ರಾಜಗೇಹಾಜಿರಂ 
(ಕ9ದ್ರಶಫ್ರು- ೦-80). ೨.. ಹೊಂದಿರುವ. ಪಡೆದಿರುವ : (ನಾ). ೩. 
ಪ್ರಯರಾಣ ; ಸಂಚಾರ. ೪. ಪ್ರಪಾತ ; ಕೊಳ್ಳ. [ಸಂ.] 


ಪ್ರಯಾಮ (ನಾ). ೧. (ಆಹಾರಧಾನ್ಯ, ನೀರು ಮೊದಲಾದುವುಗಳ) 


ಕೊರತೆ. ೨. ಆಹಾರಧಾನ್ಯ ಗಳ ಕೊರತೆಯಿಂದಾಗಿ ಕೊಳ್ಳುವವ. 
ರಲ್ಲಿ ಉಂಟಾಗುವ ಪೈ | ಪೋಟಿ. ೩. ಕಾಮ; ಬರ. (ಸಂ. Mt 


ಪ್ರಯಾಸ (ನಾ). ೧. ಶ್ರಮ; ಆಯರಾಸ: ಕಾದಂಬರಿಯಂ ಪ್ರಯಾಸದಿಂದ 


ನಾಲ್ಕಡಿಯಿಟ್ಟು . - - ವಂಹಾಶ್ವೇತೆಯನ್ನು ಕಂಠಾಲಿಂಗನ, ಮಾಡಿಕೊಳ್ಳ 
ಲಾಗಿ (68%. ೫೬). ೨. ಕಷ್ಟ ; ತೊಂದರೆ : ಅಕ್ಷರ ಕಲಿಯುವುದು 
ಹೆಚ್ಚಿನ ಪ್ರಯಾಸವಾಗಬಾರದು (ಡ್ರಾಂ.'೬೩). ೩.- ಅನುಭವ, 
ಪರಿಶ್ರಮ : ಧೆನುರ್ವದ್ಕಾಪ್ರಯಾಸಗಳಲ್ಲಿ ಕೃತಯುಗದಲ್ಲಿ ತಾನು 
ಸವೂರ್ಥನು (೩ಠ್ಮಟೀ. 0-೬೪-೬). 

ಪ್ರಯಾಸ ಪಡು ಕಷ್ಟಪಡು; ಶ್ರಮಪಡಂ : ಆ ವಿವಾಹವನ್ನು 
ನಿಲ್ಲಿಸಲು 'ನನ್ನೆ ತಾಯಿ ಎಷ್ಟೋ ಪ್ರಯಾಸ ಪಟ್ಟಳು (ಶ್ರ ಕಾಶ. ೨೬) ; 
ಪ್ರಯಾಸ ಪಟ್ಟು ಮೇಲೆದ್ದರು (ಹತುಕೊ. ೩೩೬). [ಸಂ.] 
ಹೊಂದಿಕೊಂಡ ; ಸೇರಿದ. ೨. 
ಜೋಡಿಸಿದ ; ಸೇರಿಸಿದ. (ನಾ), ೩. ಕೂಡಿದಂದಂ ; ಹೊಂದಿಕೆ : 
"ಯುತವಂನ್ಮಿತಂ ಸಂಹಿತಂ ಸಮನ್ವಿತೆಮಂಚಿತವಾ ಪ್ರಯುಕ್ತಂ . .. 
ಕೂಡಲೈ ನಾವಂಂ” (ಕುಂಗರಾ- 0೦೩೦-೦6), ೪ಉ.' ಕಾರಣ ; ಹೇತಂ ; 
ನಿಮಿತ್ತ: ಈ ಪರಿಯೊಳತ್ಕಂತಧರ್ಮುಕಳಾಪರೂಪವಿಳಾಸದಿಂ 
ಲೋಕೋಪಕಾರಾರ್ಥಪ್ರಯುಕ್ತನಿರೂಢಿಯಲಿ ಮೆಟ್‌ದು (೨ತತ್ರು. ೨-೮); 


ಪ ಕ್ರೆಯುಕ್ತ್ಮ ೬೦೮೫ 


ಅದರ ಪ್ರಯುಕ್ತವಾಗಿ ಕೆಲವು ವಾಸನ್ಮಳಗಳು ನೀರಿನಲ್ಲಿ 
ಮುಳುಗಡೆ ಆಗುವ ಸಂಭವವಿದ್ದಿತು (ಗ್ಗ. ೩೪) - [ಸಂ.-] 

ಪ್ರಯುಕ್ತ (ಅ). ಕಾರಣದಿಂದ ; ಸಂಬಂಧವಾಗಿ ; ಸಲುವಾಗಿ: 
ಈ ಪ್ರಯುಕ್ತ ನಂದವನಕ್ಕಾಗಿ ಭೂವಿಯನ್ನು ದಾನ ಮಾಡಿದ ಸಂಗತಿ 
ಯನ್ನು ಕೊಂಗುವಾಡಿನ ಶಾಸನವೊಂದು ತಿಳಿಸುತ್ತದೆ (ಕಾಸಗಿ, ೩೩). 

[ ಇಪ್ರಯಂಕ್ತ್ಯ) 

ಪ್ರಯುಕ್ತಿ (ನಾ). ೧. ಬಳಕೆ ; ಪ್ರಯೋಗ ; ಉಪಯೋಗ : ಇಂತು 
ವರ್ಶಿಸುಶಿರ್ಪದಿದು ನಿಶ್ಚಿಂತಗುರುಭಕ್ತಿಪ್ರಯುಕ್ತಿಯದಂತುಮಲ್ಲದು 
ದರನಿಮಿತ್ತಕ್ಕೆ, ಭಾಷೆಯಂ ನೀಗಿ (ಐಸಪ್ಟ. ೩೯-೦೭) ೨. ಕಾರಣ; 
ಹೇತು ; ನಿಮಿತ್ತ ; ಉದ್ದೇಶ : ಧಾತ್ರಿಯೊಳಗಾ ಅಯ್ಕನ 
ಮಳಚರಿತ್ರ ವಂ ಕೇಳಲ್ಮೆ ತಾನಶಿಚಿತ್ರ; ವತಿಕಯಶೀಲಸಂಬಂಧಪ್ರಯುಕಕ್ತಿ ಯಲಿ 

- ಗೃಹಚರೆರನೆಲ್ಲಂ ಶಿವಸಹಿತರಂ ಮಾಡಿ (೩ಸಫು.೬೦-೦೩) - 
[ಸಂ.1 

ಪ್ರಯುತ (ಗು). ೧. ಕೂಡಿದ; ಸೇರಿದ; ಹೊಂದಿಕೊಂಡ: 
ಮಡಿವಾಳ ಮಾಚಯ್ಮಂ ಶಿವಗಣಾಲೋಲನತಿವೀರೆವ್ರತಾಚಣರ 
ಪ್ರಯುತಚೆ [ಶಾಕಾಂ. ತಾಚಾ]ರ್ಯ ಕಾಲಕರ್ಮವಿರಹಿತಮೆ (೨ತತ್ರು- 
೨-೩). ಪಿ. ಕೂಡಿಲ್ಲದ ; ಸೇರಿಲ್ಲದ; ಬೇರೆಯಾದ. (ನಾ). 
೩. ಒಂದು ಸಂಖ್ಯೆ; ಹತ್ತು ಲಕ್ಷ: ಅಂಕೆಗಳ ಶ್ರೇಣಿ ಹದಿನೆಂಟರ 
ವರೆಗೂ ಹೋಗುತ್ತದೆ. . . ಸಹಸ್ರಂ, ಅಯುತ, ಲಕ್ಷ, ಪ್ರಯುಂತ. 
ಕೋಟೆ (ಕ್ರಪಾ. 7, a). | (ಸಂ.] 

ಪ್ರಯೋಕ್ತೃ (ನಾ). ೧. ಉಪಯೋಗಿಸುವವನಂ ; ಬಳಸುವವನು. 
ಪಿ. ನಡೆಸುವವನು ; ನಿರ್ದೇಶಿಸುವವನು ೬ ಭೇದೋಪಾಯದ 
ಸಾಧನೆಯಲ್ಲಿ ಮಂಖ್ಯವಾಗಿ ಬೇಕಾದವು ಪ್ರಯೋಕ್ಷವನ ಬುದ್ಧಿ, 
ಕಾರ್ಯನಿರ್ವಾಹದಲ್ಲಿನ ಗುಟ್ಟು (ತಂಣಾಟ. ೦೭೨). ೩೩. ಬಡ್ಡಿಯಂ 
ಮೇಲೆ ಹಣ ಸಾಲ ಕೊಡುವವನಂ. ೪. ಬಾಣ ಹೊಡೆಯು 
ವವನು ; ಬಾಣಪ್ರಯೋಗ ಮಾಡುವವನಂ. [ಸಂ.7 

ಪ್ರಯೋಗ (ನಾ). ೧. ಒಂದಾಗಿ ಸೇರಂವುದಂ ; ಜೊತೆಯಾಗಿರುವಿಕೆ; 
ಒಟ್ಟಿಗೆ ಸೇರುವುದು. ೨. (ಶಬ್ದ, ವಾಕ್ಕ ಇತ್ಯಾದಿಗಳ) ಬಳಳೆ ; 


ಉಪಯೋಗ : ತಮಿಳು ಮತ್ತು ಕನ್ನಹ ಭಾಷೆಯಲ್ಲಿ ಈ ಪಣದ | 


ಪ್ರಯೋಗಗಳು ಇಂತಿವೆ (ರ್ರಾಂಿ- ೩): ಭಾಷೆಯ ಪ್ರಯೋಗದಿಂದ 
ಅಭಿವ್ಯಕ್ತವಾಗುವ ಅಥವಾ ಜನಿಸುವ ಎಲ್ಲೂ ವಿಷಯಗಳು (೪0೫. ೦೦೪) - 
೩. ಉದಾಹರಣೆ ; ನಿದರ್ಶನೆ ; ದೃಷ್ಟಾಂತೆ : ಡಕಾರಕ್ಕಾ ದೇಶಮಾದ 
ಅಟಕ್ಕ ಪ್ರಯೋಗಂ, ಕಾಡುಎ್ಸ - ಕಾ"ಚ್ಚು (ಕಮದ. -0೯ ಶ್ರಯೋ). 
೪. ಆರಂಭ ; ಪ್ರಾರಂಭ: ೫. ಅಪ್ಪಣೆ ; ಆಜ್ಞೆ : “ ಆ ಪ್ರಯೋಗಂ 
ಶಾಸನಂ ಪೇಟ್ಟುದಕೆ ವೆಸರೆನಿಕ್ಕುಂ”  (ತುಂಗರಾ- ೧೩೬೦-೦೪). ಹ. 
ಹಂಚಿಕೆ; ಯೋಜನೆ. ೭. ಕಾರ್ಯ ; ಕೆಲಸ : ಮಿಂಚು ಮೀಚಿದಜೆ 
ಮಿಂಚಿನಲುಳ್ಳ ಪ್ರಯೋಗವನಾಕ್ಷಣವೆ ಪ್ರಯೋಗಿಸಬೇಕು (ಕಠ್ಮತ- ಕ. 
೩೬೬-೦೨೪೪). ೮. ಧಾರ್ಮಿಕಕರ್ಮಗಳನ್ನು ಮಾಡಿಸುವ ಕ್ರಮ.- 
ನಿಯಮಾಚರಣೆಯ ರೀತಿ ; ಕರ್ಮಕಾರ್ಯವಿಧಾನ, ೯. ಬಿಡು 
ವುದಂ ; ಎಸೆಯಂವುದು ; ಹೊಡೆತ: Reid ನನಾ 
೧೦. ನಾಟಕ ಅಥವಾ ನೃತ್ಯ ಇತ್ಯಾದಿ ಪ್ರದರ್ಶನ : ನೃತ್ತ... 
ಸಂಗೀತಗಳಿಂದೊಡಗೂಡಿದ ಪ್ರಯೋಗವೇ ನಾಟಕದ ಕೊನೆಯ ರೂಪ 
ಎಂದು ನಾವು ತಿಳಿಯಬಹುದು (ಕಾಳಕೆದ. ೩೬೨). ೧೧. ಪರೀಕ್ಷೆ ಮಾಡಿ 
ನೋಡುವಿಕೆ ;: ಪರಿಶೀಲನಾಕಾರ್ಯ : ಅದು ಸಾಧನ ದೂಷಣ 
ಪ್ರಯೋಗಾನ್ಯಥಾನುಪತ್ತಿಯಿಂ ಬಹಿರರ್ಥಸಿದ್ಧಿ ಯಕ್ಕುಂ (ಅಂತು. ೨-೦೦ ಏ) ; 
ಬೇರೆಬೇರೆ ವಿಜ್ಞಾಸಭಾಗಗಳು ತಮ್ಮದೇ ಆದ ದಾರಿಗಳನ್ನು 


೫5 


49 


46 


ಪ್ರ ಯೋಜನ 


ಹಿಡಿದು ಬೆಳೆಯುತ್ತಿದ್ದರೂ ಅವುಗಳಿಗೆಲ್ಲು ಸಾಮಾನ್ಯವಾದ ಒಂದು 
ಮಾರ್ಗವುಂಟು. ಊಹೆ, ಪ್ರಯೋಗ, ಸಾಧನೆ, ನಿದರ್ಶನ ಇವುಗಳೇ 
ಈ ಮಾರ್ಗದ ಬೇರೆ ಬೇರೆ ಘಟ್ಟಗಳು (69. ಲ). ೧೨. ಫಲ; 
ಪರಿಣಾಮ. ೧೩. ಉಪಕರಣ ; ಸಾಧನ. ೧೪. ಬಡ್ಡಿಗೆ ಸಾಲ 
- ಕೊಡುವಿಕೆ. [ಸೂ.] 


ಪ್ರಯೋಗಶಾಲೆ (ನಾ). ತತ್ತ್ವಗಳ ಸತ್ಯವನ್ನು ಅರಿಯಲು ನಡೆಸಂವ 


ಪರಿಶೀಲನಾಕಾರ್ಯದ ವಣದಿರ,._ ಶಾಲೆ : ಪ್ರಯೋಗಶಾಲೆಯಲ್ಲಿ 
ಆಹಾರದಿಂದ ರಂಜಕವನ್ನು ಬೇರ್ಪಡಿಸಿ ಅದನ್ನು ಇಲಿಗಳಿಗೆ ಕೊಟ್ಟರೆ, 
ಆಹಾರದಲ್ಲಿ ರಂಜಕದ ನ್ಮೂನತೆ -ಕಂಡುಬರುತ್ತದೆ (ಗೈ ಶವಿ. ೨೦)- 
[ಸಂ. ಪ್ರಯೋಗಶಾಲಾ] 
ಪ್ರಯೋಗಸಿದ್ಧಿ (ನಾ). ಪ್ರದರ್ಶನದಿಂದ ಬರುವ ಅನಂಭವ..- 

ಪಡೆಯುವೆ ಸಿದ್ಧಿ : ಇಂಥ ನಾಟಕಗೃಹದೊಳಗೆ ಪ್ರಯೋಗಸದ್ಧಿಯನ್ನು 
ಪಡೆದ ನಾಟಕವು” ರಂಗಭೂಮಿಯ “ಮೇಲೆ ರಸದ ಸುರಿಮಳೆಯನ್ನು 
ಸುರಿಸೀತು (ಶ್ರಜಂರ, «9)- [ಸೆಂ.] 


ಪ್ರಯೋಗಿಸು , (ಕ್ರಿ). ೧. ಬಳಸು ; ಉಪಯೋಗಿಸು : ವಿದಿತಾರ್ಥ 


ವಿಪರ್ಯಾಸಾಸ್ಪ ದಮೆ ದಲಾಕ್ಷೇಪಮೆಂಬಳಂಕಾರಂ ಮತ್ತದಣ ವಿಶೇಷ 
ವಿಭಾಗಮನುದಾಹರಣಮಾರ್ಗದಿಂ ಪ್ರಯೋಗಿಸಿ ತೋರ್ಪೆ೦ (ಕಂಠಾ- 
೩-೪) ; ಭಟನ್ಟಿರರವಧಿಜ್ಞಾನಮಂ ಪ್ರಯೋಗಿಸಿ ಇಂತೆಂದು ಪೇಬ್ಮರ್‌ 
(ಕಕ್ಮಾರಾ. ೦೨-೨೪) ;  ಕಾರ್ಯವನಲ್‌ವಾತನು ಮೊದಲಲ್ಲಿ ಸಾಮವನೆ 
ಪ್ರಯೋಗಿಸುವುದು (ತಂತಕಂ- 04೩6-0೬) ; ಮಾರ್ಗವಿದರ್‌ ಸಂಖ್ಯೆ 
ಯೊಳಂ ಭೋರ್ಗರೆವನುಕೃತಿಯೊಳಂ ಪ್ರಯೋಗಿಸುತಿರ್ಪರ* (ಕಮದ: ೦೪). 
೨. (ಅಸ್ತ್ರ ಶಸ್ತ್ರಾದಿಗಳನ್ನು) ಬಿಡು; ಎಸೆ; ಹೊಡೆ: 
ಕಾಲದೇಶವನ್ನ ರಿತು ಶತ್ರುಗಳ ಮೇಲೆ ಪ್ರಯೋಗಿಸುತ . . . ಯಶೋ 
ವಂತನಾಗು (೩9ಿಗುಂ. 389-01) ; ಕಾಮನು ಪ್ರಯೋಗಿಸಿದ ಕುಸುಮ 
ಬಾಣಗಳಿಂದ ಈಶ್ವರನು ಅರೆವೆಣ್ಣಾ ಗುವನು (ತಾಟಕ- 9೨) - ೩. ಹರಿಸಂ; 
ಹಾಯಿಂಸು ; ಪ್ರವಹಿಸುವಂತೆ ಮಾಡು : ಬಿತ್ತುವ ಮುನ್ನ ಬೀಜಗಳ 
ಮೇಲೆ ಎದ್ಕುತ್ತನ್ನು ಪ್ರಯೋಗಿಸುತ್ತೇವೆ (ಉಂಡು. ೦09). 
[ಪ್ರಯೋಗ + - ಇಸ್ಕು) 


ಪ್ರಯೋಜಕ (ಗು). ೧. ಉಪಯುಕ್ತವಾದ ; ಅಗತ್ಯವಾದ ; 


'ಪ್ರಯೋಜನಕಂರಿಯಕಾದ : ನಿರ್ವಾಪಕಶಾಸ್ತ್ರಗಳಾಡಕೋ ಜ್ಞಾನ 
ವನ್ನು ಪ್ರಯೋಜಕ ಮತ್ತು ಸುಂದರ ವಸ್ತುಗಳ ನಿರ್ಮಾಣಕ್ಕೆ 
ಉಪಯೋಗಿಸುತ್ತವೆ (ಕಳಾ. 99 ಶೀ96). (ನಾ). ೨. ಉಪಯುಕ್ತ 
ವಾದುದು : ರಾಜಕೀಯದೃಷ್ಟಿಯಿಂದ ಮಾತ್ರ ವಾತ್ಮಾತ್ಮಕ ಅದರಲ್ಲೂ 
ಆಂಗ್ಲರ ರಾಜ್ಯಸ್ಮಾವನೆ ಭರತಖಂಡಕ್ಕೆ ಬಹಳ ಪ್ರಯೋಜಕವಾಯಿತು 
(ಹುಳ್ಳಾಕ. 94 ಶೀ). : ೩. ಉಪಯುಕ್ತನಾದವನು : (4). (ಸೇ-] 


ಪ್ರೇಕೋಜನ (ನಾ). ೧. ಬಳಕೆ; ಉಪಯೋಗ; ಪ್ರಬೋಗ : 


ಸಂಧಿವಿಷಯಂ- ಸಂಧಿಪ್ರಯೋಜನಂ (ಕಶುರ 6. 80 ಶೀಳು), ವಿ. 
ಬೇಕಾಗಿರಂವಿಕೆ ; ಅಗತ್ಯ ; ಆವಶ್ಮಕತೆ : ಹಸನಾದ ಕರೆಭೂಮಿಯಲ್ಲಿ 
ವರ್ಷವರ್ಷ ಕಟಿ ಹೊಡೆಯುವ ಪ್ರಯೋಜನವಿಲ್ಲ (ಕಠ: ೨.) 
೩. ಲಾಭ; ನಫೆ : ಲೋಕದಲ್ಲಿ ಯಾರಿಗೆ ಯಾವುದು ಇಷ್ಟವೋ ಅದೇ 
ಅವರಿಗೆ ಪ್ರಯೋಜನ (೬೬೬. ೭೯); ಮಾತಲಿಯೆ ಈ ನನ್ನ ಪ್ರಯೋ 
ಜನವು ಇಂದ್ರನಿಗೆ ತಿಳಿಯಲಿಲ್ಲವಲ್ಲಾ (ಕಾಕೂತ. ೦೧), ೪. ಉದ್ದೇಶ: 
ಗುರಿ: ಕೆಳದಿ ಚಿಂನ್ನಮಾಜಿಯವರು ದೊಡ್ಡ ಚಿಂನಪ್ಪಯಗೆ ಬರಶಿ 
ಕಳುಹಿಸಿದ ಪ್ರಯೋಜನ (ಮ್ಮು೨0. ೦೯೩; ೯-೨; 3980). ೫. ಸಮಾ 
ರಾಧನೆ; ಅನ್ನಸಂತರ್ಪಣೆ : ಒಂದಾನೊಂದು ದಿವಸ ಊರೊಳಗೆ 
ಲಿಂಗವಂತರು ದೊಡ್ಡ ಪ್ರಯೋಜನವನ್ನು. ಮಾಡಿರಲಾಗಿ ಕಳಾಗೆ. $೩)7 


ಪ್ರಯೋಜನಕಾರಿ 


೬. [ನ್ಮಾಯಶಾ]ಹದಿನಾರು ಬಗೆಯ ಪದಾರ್ಥಗಳಲ್ಲಿ ಒಂದು : 
ನ್ಯಾಯದರ್ಶನದಲ್ಲಿ ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ. . . 
ನಿಗ್ರಹಸ್ಮೂನ ಎಂದು ಹದಿನಾರು ಪದಾರ್ಥಗಳನ್ನು ನಿರೂಪಿಸಿರುವರು 


(ಹಿಂರಸಾ- ೦೦೨): [ಸಂ.] 
ಪ್ರಯೋಜನಕಾರಿ (ಗು). ೧. ಉಪಯೋಗಕರವಾದ. (ನಾ). ೨. 
ಉಪಯೋಗಕರವಾದುದು ; ಉಪಯುಕ್ತವಾದುದು : ಸಲಕರಣೆ 


ಗಳು ಸರಳರೀತಿಯವುಗಳಾಗಿದ್ದು ಪ್ರಯೋಜನಕಾರಿಯೂ ಆಗಿರಬೇಕು 
(ಅರು3ೌ. ೩೨): ಈ ಪೀಠಿಕೆ ಅನುಬಂಧಗಳು ಅತ್ಯಂತ ಆವಶ್ಯಕವಾದುವೂ 
ಪ್ರಯೋಜನಕಾರಿಗಳೂ ಆಗಿವೆ (ಆಂಕಾ- ಸ ಮನುಮ್ಮಡಿ)- 
[7ಂ. ಸ್ರಯೋಜನಕಾರಿನ*್‌) 
ಪ್ರಯೋಜನವಸ್ತು (ನಂ). ಬಳಕೆಯ ವಸ್ತು; ಉಪಯೋಗಿಸುವ 
ಪದಾರ್ಥ : ಪ್ರಯೋಜನವಸ್ತುವಿನೊಳ್‌ ಕರ್ತವವಿವಕ್ಷೆಯಾಗೆ ಇಸುವಕ್ಕೂಂ 


(ಕಮರ. ೨೩೦ ವೃತ್ತಿ) - [ಸಂ.] 
ಪ್ರಯೋಜ್ಯ (ಗಂ). ೧. ಬಳಸಬಹುದಾದ ; ಉಪಯೋಗಿಸ 
ಲರ್ಹವಾದ. 2೨. ಬಿಟ್ಟ; ಪ್ರಯೋಗಿಸಿದ ; ಎಸೆದ, (ನಾ). 


೬೦೮೬ 


೩. ಬಳಸಬಹುದಾದಂದು ; ಉಪಯುಕ್ತವಾದುದಂ : ವಿದ್ಯಾಧರ |. 


ಶ್ರೇಣಿಯ ಪರಿಭಂಷೆಗಳ* ನಿನ್ನವಾಗದೆ ಸಾಮಂ ಪ್ರಿಯಜನಪ್ರಯೋಜ್ಯಂ 
ಅಲ್ಲದೆಡೆಯೊಳುನ್ಮ ತ್ತವಿಳಸಿತಂ (ಕಾಂತಿಪು. ೩-೪೩ ವ): ೪. ಆಳಂ; 
ಸೇವಕ. ೫. ಬಡ್ಡಿಗೆ ಕೊಟ್ಟ ಹಣ ; ಮೂಲಧನ ; ಅಸಲು. 
[ಸಂ.) 

ಪ್ರರತ್ನ (ನ). ಶೆ ಶ್ರೇಷ್ಠವಾದ ರತ್ನ: ಭೂಭುಜನಿಕರಕಿರೀಟಪ್ರರತ್ನ 
ಪ್ರಭೂನತಾಂತಪ್ರದ್ಯೋತ ನೂತ್ನೋದಕಜನಿತವಿದಾಂಭೋಜಂ (೧0. 
೩-೨). [ಸಂ.7 

ಪ್ರರೂಢ (ಗು)- ೧. ಪೂರ್ಶಿಯಾಗಿ ಬೆಳೆದ; ಚೆನ್ನಾಗಿ ವೃದ್ಧಿಯಾದ : 
ಆ ಶೈಶವಪ್ರ ಭೃತಿಪುರೂಢನಿರ್ಭರಪ್ರೇಮರಸರುಮನೇಕ.ರ್ಥಶಾಸ್ತ್ರ 
ಪ್ರಯೋಗಕುಶಲರುಂ (ಅರಿತೆ. ೦-೮೦ ವ); ಪ್ರರೂಢಯಾೌವನಮನೊೋಹರನುಂ 
ಕವಚಹರನುಂ ಆದ ನಿಜತನೂಜನಂ ನೋಡಿ (ತಂವ್ರಶ್ರ, ೨-೬೭). 
೨. ಹೆಚ್ಚಾದ; ಅಧಿಕವಾದ : ಬರಿಸಿ ಕ್ಷಿತಿಪತಿಯಂ ಸಯ್ತಿರಿಸಿ ಪ್ರಿಯ 
ಕುಶಲವಾರ್ತೆಯಂ ಬೆಸಗೊಂಡು ಸ್ಥಿರಮಿರ್ದು ಪ್ರಭು ನುಡಿಯೆ ಪ್ರರೂಢ 
ಮುದನಾದನಾತನೆಂಬುದು ದೂಷ್ಯಂ (ಕರಾ: ೨-೭). (ನಾ). ೩. ಹೊಟ್ಟೆ; 
ಜಠರ. [Xo.] 

ಪ್ರರೂಪಣ (ನಾ). ಚೆನ್ನಾಗಿ ರೂಪಿಸುವಿಕೆ; ಉತ್ತಮವಾದ ನಿರೂಪಣೆ: 
ನಿರೂಪಿತಾವನಿ ಮನುಷ್ಯಸ್ಥಿತಿ ಪ್ರರೂಪಣಾರ್ಥಂ ಉತ್ತರಸೂತ್ರಾವತಾರಂ 
(ಕತ್ತ ಶ್ರ. ೦೭೩) - [ಸಂ.] 

ಪ್ರರೂಪಿತ (ನಾ). ಹೇಳಿಕೆ; ನಿರೂಪಿತವಾದುದು : ನಿರತಿಶಯಾಲಂಕಾರ 
ಪ್ರರೂಪಿತಂಗಳ್ಳುರಾಣಕವಿವಿದಿತಂಗಳ್‌ (ಕಂಣಾ. ೨-ಂ); ಕರ್ಮಕಾಂಡ 
ಬೆಂಧೋದಯ ಸತ್ಕಯುಕ್ತಸ್ತವಂ ಮಹಾಧಿಕಾರಂ ಪ್ರರೂಪಿತಮಾದುದು 
(ಗೊಮ್ಮತಾ, ೯೭-೦೦). [ಸಂ.] 

ಪ್ರರೂಪಿಸು (ಕ್ರಿ). ಹೇಳಂ; ನಿರೂಪಿಸು : ಸ್ಮಾನಸಮುತ್ಕೀರ್ತನಮೇನು 
ನಿಮಿತ್ತಂ ಬಂದುದೆಂದೊಡೆ ಮುಂ ಪ್ರಕೃತಿ ಸಮುತ್ಕೀರ್ತನದಿಂದ 
ಮಾವುವು ಕೆಲವು ಪ್ರಕೃತಿಗಳು ಪ್ರರೂಪಿಸಲ್ಪಟ್ಟುವವಕ್ಕೆ ಬಂಧಮೇನು 
ಕ್ರಮದಿಂದಮಕ್ಕುಮೋ ಮೇಣಕ್ರಮದಿಂದಮಕ್ಕುಮೋಯೆಂದಿಂತು ಪ್ರಶ್ನ 
ಮಾಗುತ್ತವಿರಲು (ಗೊಮ್ಮತಾ, 9008-6೮). [ಪ್ರುರೂಪಣ + --ಇಸ್ಕು] 

ಪ್ರರೋಚನ (ನಾ). ೧. ರುಚಿ ಹುಟ್ಟಿಸಂವುದಂ; ಪ್ರೋತ್ಸಾಹಿಸಂವುದು. 
ವ. ನಾಟ್ಕ] (ನರ್ತಕಿಯ ರಂಗಪ್ರವೇಶದ ಮೂಲಕ 

` ಪ್ರೇಕ್ಷಕರಲ್ಲಿ) ಅಭಿರುಚಿಯನ್ನುಂಟು ಮಾಡುವುದಂ.- ಆಸಕ್ತಿ 


45 


ಪ್ರಲಪಿತ 


ಯನ್ನು ಕೆರಳಿಸುವುದು: ಎಚಿತ್ರಸುರಸೂತ್ರಧಾರನಪ್ಸರಪಾಶ್ರೀ ಪ್ರವೇಶ 


ಪ್ರದೇಶಪ್ರರೋಚನಾನಂತರಂ ಪ್ರಷ್ಟಾಂಜಲವಿಕ್ಷೇಪಂಗೆಯ್ಯೆ (ಶಿಶಿ0ತಿಫು. 
೭-೩೦ ವ). [ಸಂ.) 
ಪ್ರರೋಚನೆ (ನಾ). ಇ ಪ್ರರೋಚನ ೨: ಸಚಿವೋತ್ತಮರೊಳ್‌ 


ರಾಜನೀತಿಖಾಸ್ತ್ರನಾಟಕಪ್ರೂ ರಂಭಕ್ಕೆ 
ಪ್ರಸಂಗಕ್ಕೆ ಪ್ರ ರೋಚನೆಯಪ್ಪ 


ಸೂತ್ರಧಾರನಾಗಿ ತತ್ಪೂರ್ವರಂಗ 

ಪ್ರಥಮಪಾತನಿಕೆಯಂ ಪ್ರಸ್ತ್ತುತಂ ಮಾಡಿ 
(ಕ9ಂತಿಫು. ೨-೩೦ ವ). [ಸಂ. ಪ್ರರೋಚನ) 

ಪ್ರರೋಹ (ನಾ). ೧. ಮೊಳೆಯುವಿಕೆ ; ಅಂಕುರಿಸುವಿಕೆ. ೨. 
ಮೊಳಕೆ ; ಅಂಕುರ : ಬಲದೇವ ವಾಸುದೇವರ್‌ , , . ಸುಖದ್ರುಮ 
ಪ್ರರೋಹದಂತೆಯುಂ . , ,-ಪ್ರವೆೋದಪ್ರವರ್ಧಮಾನವತಾಗೆ ಸುಖಮಿರ್ಪ 
ನೈಗಂ (ಕಾಂತಿಶು. 0-60 ನ) ; ಪೆಜಿತೇಂ ಸತ್ಯಪ್ರರೋಹಂ ತುಜುಗಿದಪುದು 
(ಕಾರಂಫೂ. ೨೩೪) ; ಕಣ್ಮರಲರೆಮುಚ್ಚಿ ಕಂಡು ಕೊಣಕಿಟ್ಟಪುದಲ್ಲಿಗೆ ಗೋರಿ 
ಗೊಂಡದೊಂದೆರಳೆಯನಲ್ಲಿರು೪್‌ ಶಶಿ ತೊಡರ್ಚುವನಾತ್ಮವಟಪ್ರರೋಹ 
ದೊಳ್‌ (ತಂದ್ರು. ೦-೧೨೪): [ಸಂ.] 

ಪ್ರರೋಹಣ (ನಾ). ಇ ಪ್ರರೋಹ ೧ : ನಿಖಿಲಶರೀರಪ್ರರೋಹಣಬೀಜ 
ಭೂತಕಾರ್ಮಣಶರೀರಂ ಕರ್ಮಮೆನೆ ಪಡುಗುಂ (ಕತ್ತ ತ್ರ. ೯). [ಸಂ.] 

ಪ್ರಲಂಪಟ (ನಾ). ಅತಿ ಲಂಪಟ ; ಬಹಳ ಕಾಮುಕನಾದವನು : ದೇವ 
ಪರನಾರಿಪ್ರ ಲಂಪಟ ದನುಜಪಾಲಕನೆ . . . ಬಾಳೆಂದಸುರಪಾಠಕರೋಎ 
ಕೈವಾರಿಸಲು ಮುಂದೆಯ್ತಂದ ದಶಕಂಠ (ಕೌಶಿರಾ. ೨೦-೨೨). [ಸಂ.] 

ಪ್ರಲಂಬ. ಪ್ರಳಂಬ (ಗಂ). ೧. ತೂಗುಬಿದ್ದ ; ಇಳಿಬಿದ್ದ ; ಜೋತಾ 
ಡುವ : ಪ್ರಲಂಬಕರ್ಣುಭರಣಮಕರಿಕಾವಿತಾಡ್ಮವಾನ ಕಪೋಲಫಲಕಂ 
(ಕ9ತಿಪು- ೭-೦೩ ವ); ನೀಲದ ನೆಲಗಟ್ಟಿಂ ಮಣಿಧೂಲೀಸಾಳಂ ಪ್ರಲಂಬಪಲ್ಲವ 
ಮೆಸೆಗುಂ (ಅರ್ಥನೇ. ೨-೪೨). ೨. ಉದ್ದವಾದ; ದೊಡ್ಡದಾದ : ಕಂಬಳಿ 
ಹುಳು. . “ಹೊಟ್ಟೆಯ ಕೆಳೆಗೆ ೨-೮ ಜೊತೆ ಹೊಟ್ಟೆಯ ಪ್ರಲಂಬ ಮಾಂಸಲ 


ಕೀಲುಗಳಿಲ್ಲದ ಬದಲುಕಾಲುಗಳಿವೆ (ಕಟಿರೆ. ೦೩). (ನಾ). ೩. ಇಲಿ 
ಬಿದ್ದಿರುವ ಸರ; ಜೋಮಾಲೆ: ಅತಿತರಲಮುಕಿತ್ತಿಮಣಿಪ್ರಲಂಬಂ 


ಗಳಿಂದಂ . . . ಅನುಕ್ರಮಂದಪ್ಪ ದರ್ಚಿಸಿ(ಆಂ?ಘ್ರ: ೨-೩೨ ನ) ೪. ಕೊಂಬೆ; 
ರೆಂಬೆ. ೫. ಹಾರ; ಮಾಲೆ. ೬. ಸೌತೆಕಾಖಿಂ. ೩. ಒಂದು ಬಗೆಯ 
ಲೋಹ; ತವರ. ೮. ಪದ್ಯ; ಗಾಥೆ. ೯. ಸ್ತನ. ೧೦. ಬಲ 
ರಾಮನು ಕೊಂದ ಒಬ್ಬ ರಾಕ್ಷಸನ ಹೆಸರು; "ಪ್ರಲಂಬಘ್ನು' ಪರಾ. 
ಪ್ರಳಂಬ : ೧೧. ಆಧಿಕ್ಕ; ಅತಿಶಯ. ೧೦, ೧೧: ನಿಸ್ಸೀಮ ನಿಕಾಮ 


ಬಾಹುಸಾಹಸಾಡಂಬರಪ್ರಳಂಬನೆಂಬ ಪ್ರಳಂಬನುಮಂ ಕರೆದು 
(ano. ೩-೨೨೦). [ಸಂ] - 
ಪ್ರಲಂಬಘ್ನ (ನಾ). ಪ್ರಲಂಬನೆಂಬ ರಾಕ್ಷಸನನ್ನು ಕೊಂದವನಂ; 


ಬಲರಾಮ : “ಬಲದೇವಃ . . . ಪ್ರಲಂಬಘ್ನಃ .- - . ಹಲಾಯುಧಃ- 
ಈ ೧೮ ಬಲದೇವನ ಪೆಸರ್‌” (ಹಕಾಯು- ೬-೨೯); ವಿಘ್ನದಾಯಕ ಶ್ರೇಷ್ಠ 
ನೆರ್ದೆಗೇಡಿಯ ಪ್ರಲಂಬಘ್ನ ತಾನೊಡಗೊಂಡು ಬಂದು ವಿಘ್ನವಿಲ್ಲದೆ ಮನೆ 
ದುಂಬಿಸಬೆ:ಕೆಂದು ಲಗ್ನವ ಪೇಳ್ವನನುಜಗೆ (ಪೋಹತ. ೦೩-೧೩). [ಸಂ. 

ಪ್ರಲಗ್ನಕ (ನಾ). ಜವಾಬ್ದಾರಿಯನ್ನು ಹೊತ್ತವನು; ಹೊಣೆಗಾರ: 
“ಪ್ರತಿಭೂ ಪ್ರಲನ್ನ£೦ ಹೊಣೆಗಾಜನಕ್ಕು” (ಮಂಗರಾ. ೭೦-೧೭). [ಸಂ.7 

ಪ್ರಲಪನ(ನಾ). ೧. ಮಾತನಾಡುವುದು; ಸಂಭಾಷಣೆ. ೨. ಪ್ರಯೋಜನ 
ವಿಲ್ಲದ ಮಾತು; ಅಸಂಬದ್ಧಪ್ರಲಾಪ. ೩. ಅಳುವಿಕೆ ; ರೋದನ. 

[ಸಂ.] 

ಪ್ರಲಪಿತ (ಗು). ೧. ಮಾತನಾಡಿದ; ಹೇಳಿದ. ೨. ಗಳಹಿದ: ಹರಟಿದ. 
(ನಾ). ೩. ಮಾತನಾಡುವುದು. ೪. ಪ್ರಯೋಜನವಿಲ್ಲದ ಮಾತು; 
ಹರಟಿ. ೫. ಅಳು: ರೋದನ. [ಸಂ.] 


ಪ್ರಲಪಿಸು 


ಪ್ರಲಪಿಸು (ಕ್ರಿ). ೧. ಮಾತನಾಡು. 2೨. ಗಳಹು; ಹರಟೆ ಹೊಡೆ. 
೩. ಅಳು; ರೋದಿಸು: ಇಂತು ಪ್ರಲಪಿಸುವ ರಾಘವನರ್ಧಾಂಗಿಯಿರವಂ 
ಕಂಡು (ಕಾಮಾಕ್ಕ. ೩೪-೦೩); ಅವಳು ಯಾವ ಮಲೆಯಲ್ಲಿ ಕುಳಿತು ನಾದಿನಿ 
ಗಾಗಿ ಪ್ರಲಪಿಸುತ್ತಿದ್ದಾಳೋ (ಮೂರಾನ- ೨೦೮).  [ಪ್ರಲಪನ 1 -ಇಸ್ಕು] 
ಪ್ರಲಯ, ಪ್ರಳಯ (ನಾ). ೧. ನುಶ; ನಿರ್ಮೂಲನ: ಸುಭಟಜನ 
ಚಮತ್ಕಾರಿ ತೇಜೋಮಹೌರ್ವಾನಲಮುಗ್ರಾರಾಶಿವರ್ಗಪ್ರ ಲಯಕರೆಮ 

ೂಂದೆಯ್ದೆ ತಾಳ್ವಿತ್ತಗುರ್ವಂ (60ಫು. ೧8-೫8). ೨. ಕಲ್ಪದ ಕೊನೆ 
ಯಲ್ಲಿ ಉಂಟಾಗುವ ಪ್ರಪಂಚದ ನಾಶ.-ಅಳಿವು; ೪ ಇದರಲ್ಲಿ 
ನಿತ್ಯಪ್ರಲಯ. ಪ್ರಾಕೃತಪ್ರಲಯ ನೈಮಿತ್ತಿಕ ಪ್ರಲಯ ಮತ್ತು 
ಆತ್ಯಂತಿಕಪ್ರಲಯ ಎಂಬ ನಾಲ್ಕುವಿಧಗಳಿವೆ. (೧) ನಿತ್ಯಪ್ರಲಯ- 
ಸುಷುಪ್ತಿ (ನಿದ್ರೆ). ಆಗ ಪ್ಪಾ _್ರಣಿಗಳ ಸಮಸ್ತ ಶಕ್ತಿಯೂ ಅಡಗಿ 
ಹೋಗಿರುತ್ತದೆ. (೨) ಪ್ರಾಕೃತಪ್ರಲಯ- ಈಗಿರುವ ಬ್ರಹ್ಮನ 
ಅವಧಿ ಮುಗಿದ ನಂತರ ಪ್ರಕೃತಿಯೆಂಬ ಮಾಯೆಯಲ್ಲಿ ಆ ಬ್ರಹ್ಮ 
ನೊಡನೆ ಆಗುವ ಇಡೀ ಬ್ರಹ್ಮಾಂಡವಿನಾಶ. (೩) ನೈಮಿತ್ತಿಕ 
ಪ್ರಲಯ-ಚತುರ್ಯುಗಸಹಸೃಪರಿಮಿತವಾದ ಕಾಲವು ಬ್ರಹ್ಮನಿಗೆ 
ಒಂದು ದಿನವಾಗುತ್ತದೆ. ಆ ಕಾಲಮಾನದ ಕೊನೆಯಲ್ಲಿ ಮೂರು 
ಲೋಕಗಳೂ ನಾಶವಾಗುತ್ತವೆ. (೪) ಆತ್ಮಂತಿಕಪ್ರಲಯ. ಪ್ರತಿ 


ಜೀವನಿಗೂ ಬ್ರಹ್ಮಜ್ಞಾನದಿಂದ ಉಂಟಾಗುವ ಪರಬ್ರಹ್ಮ ಕ್ಕ: |. 


ಪ್ರಲಯೋಗ್ರಜ್ವಾಲೆಯಂ ತಾಳನೆ ಗಣವರನೊರ್ವಂ ಲಲಾಟಾಕ್ಷನೊಳಿ” 
(ವೃತಂ. ೨೯-೦೬೨); ಪ್ರಪಂಚದ ಸಂಹಾರವೇ ಪ್ರಲಯ (ಇಂದಸಾ- 
೨69). ೩. ಸಾವು; ಮರಣ. ೪. ಮೂರ್ಛೆ; ಎಸ್ಮೃತಿ. 
೫. ಓಂ ಎಂಬ ಮಂತ್ರಾಕ್ಷರ; ಓಂಕಾರ. ೬. ಲಯ; 
ಐಕ್ಕ. ಇ. [ಕಾವ್ಯಮಾ? ಸ್ತಂಭ, ಸ್ವೇದ, ರೋಮಾಂಚ, 


ಸ್ವರಭಂಗ, ವೇಪಥು. ವೈವರ್ಣ್ಯ. ಅಶ್ರು ಮತ್ತು ಪ್ರಲಯ 
ಗಳೆಂಬ ಎಂಟು ವಿಧವಾದ ಸಾತಿ ಶಿಕಭಾವಗಳಲ್ಲಿ ಒಂದು; ಮೂರ್ಛೆ; 
ಪ್ರಜ್ಞೆ ಕಳೆದುಕೊಳ್ಳು ವುದು: ಸ್ತಂಭ, ಪ್ರಲಯ, ರೋಮಾ:ಚ, ಸ್ವೇದ. 
ವೈವರ್ಣ,, ವೇಪಥು, ಅಶ್ರು, ವೈಸ್ವರ್ಯ-ಈ ಎಂಟು [ಸಾತ್ತ್ವಿಕ ಭಾವ 
ಗಳಾಗಿವೆ]. ಅವುಗಳಲ್ಲಿ ಪ್ರಜ್ಞೆ ಕಳೆದುಕೊಳ್ಳುವುದು 'ಪ್ರಲಯ' 
(ಆಕರೂ. ೦೯೪). ಪ್ರಳಯ : ೨. ಪ್ರಳಯದುರಿ ಕಾಳಕೂಟದ ಗುಳಿಗೆ 
ಪುರಾಂತಕ ಲಲಾಟನೇತ್ರಾನಳನೊಂದಳವಿಗಮಗ್ಗ ಳಮವರ್ಗಳ ಮುಳಿಸು 
ಗಳುಂ ಮುಳಿದು ತುಡುವ ದಿವ್ಮೇಷುಗಳುಂ- (ಶಂಶಣ. ೬-೬೬); ಪ್ರ ್ರಿ ಳಯಕ್ಕೆ 
ಹೊಗು ಕಲಿಕಾಲ ಹೊಗದಂತಕನ ಸುಳಿವವಆಸೊಳಿಲ್ಲ (ಹಕಳಾ- ೪-8€)- 
೩: “ಪಂಚತಾ, ಕಾಲಧರ್ವ,, ದಿಷ್ಟಾಣ್‌:, ಪ್ರಳಯಃ। . .. ೧೦ 
ಸಾಯುವುದಕ್ಕೆ ಹೆಸರುಗಳು, ಮರಣ ” (ಸಿದ್ಧಾಂತಿ. ೨೭೨). ೭. ಕಾರುಣ್ಯಂ 
ಹಾಸ್ಯಂ ಶೃಂಗಾರಮಿವಿನಿತಜಕೊಳಮಕ್ಕೆ ವೈದರ್ಭಿ ಮನೋಹಾರಿ ಪ್ರಳ 
ಯಾದ್ಭುತರಸ ವೀರರಸಂಗಳ್ಲಿ ವೇಟಕ್ಗಿ ಪಾಂಚಾಳಿಕೆಯಂ (ಕಾರ್ಮಾನ, ೭66) ; 
ಸ್ತಂಭ . . - ಪ್ರಳಯಂಗಳೆಂಬಷ್ಟವಿಧ ಸಾತ್ವಿಕಭಾವಗಳಿಂ (೨ನೇಳ. ೨೨೩). 
(ಸಂ.) 

ಪ್ರಲಯಕಾಲ, ಪ್ರಳಯಂಕಾಲ (ನಾ). ಪ್ರಪಂಚದ ವಿನಾಶದ ಕಾಲ; 
ಜಗತ್ತಿನ ಕೊನೆಗಾಲ. ಪ್ರಳಯತಾಲ : “ಸುವರ್ತಃ;, ಪರಿ 
ವರ್ತಃ : , . ಮಹಾಪ್ರಳಯ;-ಈ ೯ ಪ್ರಳೆಯಕಾಲಂ” (ಹಲಾಯು. 30- 
60೭); ಬಜಯ ಬಜಿಸಿಡಿಲ್ಲಳಿತ್ತೆತ್ತಲುಂ ತುಜಗಿತೆತ್ತೆತ್ತಲುಂ ಪ್ರಳಯ 
ಕಾಲದ ಮೇಘಮೆಜಗುತಿವೆ (ಕೈಮಿರಾ* ೪-೧೦). (ಸಂ.] 
ಪ್ರಲಯಭೈರವ (ನಾ). ಪ್ರಳಯಕಾಲದ ರುದ್ರ; ಮಹಾರುದ್ರ : 
ಪ್ರಲಯಭೈರವನೆಂಬ ಬಿರುದು ಅವನಿಯ ಮೇಲೆ ನೆಲೆಗೊಳಿಸಿ 
(ಫುರಂದ- ೦-೨೦೬-೩). [ಸಂ.] 


೬೦೮೭ 


ಶಾ 
೦ 


30 


40 


45 


ಪ್ರಲಯಾಗ್ನಿ, ಪ್ರಳಯಾಗ್ನಿ (ನಾ). ಪ್ರಪಂಚದ 


ಪ್ರಲಾಪ, ಪ್ರಳಾಪ (ನಾ). ೧. 


ಪ್ರಲಾಪಂಗೆಯ (ಕ್ರಿ). 


ಪ್ರಲಾಪಿಸು 


ಲಯಕಾಲದಲ್ಲಿ 
ಏಳುವ ಬೆಂಕಿ ; ಪ್ರಳಯಕಾಲದ ಬೆಂಕಿ: ಬಂದ ತತ್ಸಲ[೫ಣಂ. ೪]: 
ಯಾಗ್ನಿಯೊಲು ಜಗದಂದವಂ ಮಾಡುತ್ತ (6ಸಪ್ರ- 39-8೬); ಪ್ರಲಯಾಗ್ನಿ 
ಪೊತ್ತಿ ಲೋಕಂ ದೆಹಿಸುತಿರೆ (ಶ್ರೀರಾಮಾ, ೦೦೪-೦೨೦). ಪ್ರಳಯಾಗ್ನಿ : 
ಪ್ರಳಯಾಗ್ನಿಯಾದುದೋ ನಿಜಬಳದಳವಂ ತೋಜಲಗ್ನಿ ಬಳೆದೊದ 
ವಿದುದೋ (ಜಂಹಂ: 00-90). [ಸಂ.7 
ಮಾತನಾಡುವಿಕೆ ; ಸಂಭಾಷಣೆ : 
ಅದೊಂದು ವ್ಯರ್ಥಪ್ರಲಾಪವೆಂದು ಆಕ್ಷೇಪಕರ ಅಭಿಪ್ರಾಯ (ರೀವಾತ್ಮ. 
903): ವಿ. ಅಸಂಬದ್ಧವಾದ ಮಾತು ; ಹರಟಿ: "“ಪ್ರಲಾಪಃ, 
ಅನರ್ಥಕಂ, ವಚಃ - ಪ್ರಯೋಜನವಿಲ್ಲದ ಮಾತಿಗೆ ಪೆಸರು” (ಸಿಣ್ಮಾತಿ- 
89); ಮೆದುಳಿನ ಕಸರತ್ತಿನಿಂದ. ಬರುವ ಭಾಗ್ಯವಾದರೂ ಏನು ? 
ಎಂಬ ಪ್ರಶ್ನೆ ಮೂರರ ಪ್ರಲಾಪ (8ನಾತ್ಮ. ೪). ೩. ಅಳು; 
ರೋದನ : ಇವಳ ಪ್ರಲಾಪವನ್ನು ನೆರೆಮನೆಯಲ್ಲಿದ್ದ ಕುಂತಿದೇವಿಯು 
ಕೇಳಿ... ಎಂದಳು (ನತಿಕಂ. ೫11, ೨೦) ; ಯುದ್ಧದಲ್ಲಿ ಮೃತರಾದವರ 
ಸಂಬಂಧಿಗಳಾದ ಸ್ತ್ರೀಯರ ಪ್ರಲಾಪ (ಕಾರದ. ೪). ೪. ರೋಗಿಯು 
(ಸನ್ನಿಪಾತದಿಂದ) ಬಡಬಡಿಸುವುದು ; (ಜ್ವರವು ಅತಿ ಹೆಚ್ಚಾ 
ದಾಗ ರೋಗಿಯ) ವ್ಯರ್ಥವಾದ ಮಾತುಗಳನ್ನಾಡುವುದು : 
ನಡುಕ, ಪ್ರಲಾಪ, ದಾಹ, ಮೈನೋವು (ವೈದ್ಯಸಾ. 1, 68); 
ಅಳಿಲೆಕಾಯಿ, ಪರ್ಪಾಟಕ . , , ಕಷಾಯ ಹಾಕಿ, ಶೋಧಿಸಿ ದ್ರಾಕ್ಷಿ 
ಹಣ್ಣು ಕೊಡಲು, ಪ್ರಲಾಪ, ಮೂರ್ಛೆ . . . ಪೈತ್ಯಜ್ವರ ಮಾಣುವುವು 
(ಸಕನ್ನೆ. ೪). `ಪ್ರಲಾಪಸನ್ನಿಪಾತ' ಪರಾ. ಪ್ರಳಾಪ: ೨. 
“ಪ್ರಳಾಪಮೆಂಬುದು ಬಜಟುವಾತು” (ಹರಾಪಾ. ೨೪-೦೪೯). ೩. ಜೀಯ 
ನಿಮ್ಮಡಿಗಳಿಗೆ ಗುರು ಗಾಂಗೇಯ ವಿದುರಾದಿಗಳು ಹೇಳಿದ ಜೋಯಿಸವ 
ಕೈಕೊಂಡಿರೇ ನಮ್ಮಾ ಪ್ರಳಾಪದಲಿ (ಕುನ್ಮಾಗ. ೩-೩೪); ಅಳದವರಳು 
ತಿರ್ದರು ರತಿಕಾಂತನ ಹಳವಳಿಸುವ ಪ್ರಳಾಪದಲಿ (ಮೋಹತ. 6-೨೩). 
೪. ತೆಗಪಿ ಕಂಡಿಯಿಸುಗೆ ಶಿವೆ ಕಳವಿಗೆ ಬಾಳಂ ಕಕ್ಕೆ ಮುಸ್ತೆ ಕರ್ಕಟಕಂ 
ಮುಟ್ಟಿಗೆಯೆಂಬಿವನಿತುಮಂ ಪೈತ್ರಿಗಜ್ವರೆಂ ದಾಹಮುಂ ಪ್ರಳಾಪಮು 
ಮಟ ಗುಂ (ಲೋಕೋಶ- ೯-೦೮). [ಸಂ]. 

ಅಳು ; ರೋದಿಸಂ : ಬಡವರ ನಂಟನಾವೆಡೆ 
ದಯಾಪರನಾವಿಡೆ , .. ಮನೋರಮನಾವೆಡೆ ಪೇಟಲಾಗದೇ ಎಂದು 
ಪ್ರಲಾಪಂಗೆಯನ್ಹ (ಆ8ಫಿ. ೬-೧೨೦ 5) ; ಅಂತು ಕಾಲಪ್ರಾಪ್ರನಪ್ಪದಂಂ 
ಲಕ್ಷ್ಮಣನಂತ; ಪುರಪುರಂಧ್ರಿಯರ್‌ ಕಂಡತಿಪ್ರ ಲಾಪಂಗೆಯ್ವದುಂ (ಶಂರಾಮಾ. 


೦೬-೪೯ ವ). [ಪ್ರಲಾಪ + ಕೆಯ್‌,] 


ಪ್ರಲಾಪಸನ್ನಿ ಪೂತ, ಪ್ರಳಾಪಸನ್ನಿಪಾತ (ನಾ). ಇ ಪ್ರಲಾಪ ೪: 


ಗಂಧಿಕತಗರ, ಹಿರಿಮದ್ದೂ . . . ಕಾಸಿ ಕೊಡಿಸಲು ಪ್ರಲಾಪಸನ್ನಿಪಾತೆ” 
ಮಾಣ್ಣುಂ (ಕೈದ್ಯಸಾ. 1, 60). ಪ್ರಳಾಪಸನ್ನಿಪಾತ : ಮೈಯಲ್ಲಿ 
ನಡುಕ, ಪ್ರಳಾಪ, ದಾಹ , .. , ಇವೆಲ್ಲವು ಉಂಟಾದುದೆ ಪ್ರಳಾಪಸನ್ನಿ 
ಪಾತವೆಂದರಿವುದು (ಸಳನ್ಮಿ - ೦೬೩). [ಸಂ.] 


ಪ್ರಲಾಪಿಸು, ಪ್ರಳಾಪಿಸಂ (ಕ್ರಿ). ೧. ಮಾತನಾಡು: (೪). ೨. ವ್ಯರ್ಥ 


ವಾದ ಮಾತನಾಡು ; ಹರಟು : (೪). ೩. ಅಳು ; ರೋದಿಸು: 
ಪರಮನೀ ಬಾರಿಗೆ ಬದುಕಿದಡೆ ಮರಣವಿಲ್ಲಿನ್ನೆಂದಿಗೆಂದಿಗೆ ನಿರತವೆನುತಂ 
ರುದ್ರ ಪಶುಪತ್ಥಿ ತಾಂ ಪ್ರಲಾ[ಶಾಕಾಂ. ಳಾ]ಪಿಸುತ (ಇಸು. ೧೩-೪): 
ನನ್ನ ಕಂದಾ ! ಹಾಹಾ! ಎಂದು ಪ್ರಲಾಪಿಸಿ ಮೂರ್ಛೆ ಹೋದನು 
(ೀಕಿ80. 1. ೨೩). ಪುಳಾಪಿಸು : ೩. ಕಂದರ್ಪನ ದೇಹ ಹತವಾಗೆ 
* * * ರತಿ ದುಕ್ಕದಿಂದೆ ಪ್ರಳಾಪಿಸುತಿರಲು (ಮೋಹತ. ೮-೩)- 

[ಪ್ರಲಾಪ - ಇಸ್ಕು] 


ಪ್ರಲೀನ 


ಪ್ರಲೀನ (ಗು). ೧. ಕರಗಿದ ; ಲೀನವಾದ. ೨. ಹಾಳಾದ; 
ನಾಶವಾದ. (ನಾ). ೩. ಲೀನವಾದವನು ; ಐಕ್ಕ ಹೊಂದಿವನಂ : 
ಜಂಗಮಪ್ರಾಣಪ್ರಲೀನಾ ಜಂಗಮಪ್ರಾಣಪ್ರದಾನಾ (2ಸಪ್ರು- ೩೬-೦೨). 
[ಸಂ. 
ಪ್ರಲೋಕಿತ (ನಾ). [ನಾಟ್ಕ] ಕಣ್ಣುಗುಡ್ಡೆಗಳ ಎಂಟು ಬಗೆಯ 


ಚಲನೆಗಳಲ್ಲಿ ಒಂದು: ಕಣ್ಮು ಆಲಿಗಳ ೮ ಚಲನೆಗಳಿವೆ . . . 
೧. ಸಮ . , , ಓ, ಪ್ರಲೋಕಿತ (6ಛಾರ, ಇ೬)- (ಸಂ.] 
ಪ್ರಲೋಭನ (ನಾ). ಆಸೆ ಹುಟ್ಟಿಸುವುದು ; ಮರುಳು ಮಾಡು 


ವುದು ; ಆಮಿಷ : ಸೀತಾಪ್ರಲೋಭನಂ ದೀಪಿಸುವ ವಹಳ್ಳೆಯಿಂ . . . 
ತೋರಿದತ್ತೊಮ್ಮೆ (ಶ್ರೀಕಾಮಾ. ೨೩೨-೦೦೬); ನೀನು ನಾನಾ ವಿಧದ 
ಪ್ರಲೋಭನವನ್ನು ಬೀರಿ ನನ್ನನ್ನು ನನ್ನ ಬಾಲವಿಧವಾವದದಿಂದ ಚ್ಯುತಿ 
ಗೊಳಿಸಿದೆ (006. ೦೬). | [ಸಂ.] 

ಪ್ರಲೋಭನೆ (ನಾ). - ಪ್ರಲೋಭನ : ಚಿತ್ತೈಕಾಗ್ರತೆಯನ್ನು ಭಂಗ 
ಗೊಳಿಸುವಂಥ ಪ್ರಲೋಭನೆಗಳಾವುವೂ ಅಲ್ಲಿಲ್ಲದುದರಿಂದ, ಅವನು ಆ 
ಜಾಗವನ್ನಾರಿಸಿಕೊಂಡಿದ್ದನು (ಶ್ರನರು- ೩೪) ; ನೀತಿತತ್ವಗಳಿಗೂ ಪ್ರಾಪಂಚಿಕ 
ಪ್ರಲೋಭನೆಗಳಿಗೂ ನಡುವಣ ಘರ್ಷಣೆ . , . ಪ್ರತಿಪಾದಿತವಾಗಿದೆ 
(vata. 1, ೬೩೪೪). (ಹಂ. ಪ್ರಲೋಭನ] 

ಪ್ರವಕ್ತ (ನಾ). ವಿವರಿಸಿ ಹೇಳುವವನು ; ಪ್ರವಚನಕಾರ ; ವಾಗ್ಮಿ : 
ಶ್ರದ್ಧಾಳುವೆಂಬೊಂ . , . ಪ್ರವಕ್ತೃವಚನ ಪಾರಾವಾರಾವಗಾಹನ 
ಪರಿಣತಮತಿವಿಶೇಷನುಂ (ಕಾಫೂತ್ರು. ೬) ; ಉಪನಿಷತ್ತಿನ ಪ್ರವಕ್ತ್ಮಗಳು 
ಖುಖಗಳು (ಕಾರದ. ೩೭): [ಸಂ.7 

ಪ್ರವಚ (ನಾ). ೧. ದೊಡ್ಡ ಧ್ವನಿ ; ಭಾರಿ ಶಬ್ದ : “ಕಂಚುಕಂ 
ಮರ್ಮರ ವರ್ಮ ಚರ್ಮ ಕುಟಜು ಪ್ರವಚಂ ಕವಚಾಭಿಧಾನಕಂ” 
(ಕಾಶಾಕ-66)- ೨, ಸಾರುವಿಕೆ; ಘೋಷಣೆ: (೪). (ಸಂ.] 

ಪ್ರವಚನ (ನಾ). ೧. ಮಾತು ; ನುಡಿ. ೨. ಎವರಣೆ ; ವ್ಮಾಖ್ಯಾನ: 
ನಾನೇನು ವಿದ್ಮಾರ್ಥಿಯೆ ತಮ್ಮ ಪ್ರವಚನಕ್ಕೆ ? (ಕಂದ್ರಸ. ೪); ಪಾಠ 
ಪ್ರವಚನಗಳು ನಡೆಯುತ್ತಿರುವಾಗ ಉಪಾಧ್ಮಾಯರ ಕೊರಲಿನೊಂದಿಗೆ 
ತಮ್ಮದನ್ನೂ ಸೇರಿಸುತ್ತವೆ (ಹಸುಕೂ. ೦೩೬). ಹಿ. ಒಳ್ಳೆಯ ಮಾತು; 
ಉತ್ತಮವಾದ ಮಾತಂ. ೪. [ಜೈನ] “ವೀತರಾಗ ಸರ್ವಜ್ಞರಾದ 
ಆಪ್ತರ ದ್ವಾದಶಾಂಗರೂಪ ಜಿನವಾಣಿ ; ವ್ಮಾಖ್ಯಾನ, ವಿವರಣೆ” 
(ಕೈನಕೋ. ೦೬೪) : ಪ್ರುಕಟಿತಜಿನಪುವಚನಪ್ರಕಾರದೊಳ್‌ (ಸುಳುಮಾ. ೬-೬); 
ಪ್ರವಚನಪರಿಪಠನಕ್ಷಮತೆ ವಾಣಿಯಂ ತೀರ್ಥಯಾನದಕ್ಷತೆ ಪದಮಂ 
ಕವಿಯಂ / ಜಿನವರಚರಿತಶ್ರವಣಪಟುತೆ 
(ತಂದ್ರು. 9-0೬). [ಸಂ.] 

ಪ್ರವಚನಕಾರ (ನಾ). ಧಾರ್ಮಿಕ ವಿಷಯಗಳನ್ನು ವಿವರಿಸಂವವನಂ, 
ವ್ಯಾಖ್ಯಾನ ವರಾಡುವವನು : ಇದರಲ್ಲಿ ಛಾಂದೋಗ್ಯರ ಪ್ರವಚನ 
ಕಾರರು.,,ಆತ್ಮವಾದದ ಮಹಿಮೆಯನ್ನು ಬಹಳ ಸುಂದರವಾಗಿ ವರ್ಣಿಸಿ 
ದ್ದಾರೆ (ಕಾರರ- 90) ; ಜೈನತತ್ವವನ್ನು ಪ್ರವಚನಕಾರನಂತೆ ಎವರಿಸಿ, 
ಕೀರ್ತನಕಾರನಂತೆ ಕಥೆಯಿಂದ ಅದನ್ನು ಉದಾಹಂ೨ಸ ಹೇಳುವ ರೀತಿ ಪ್ರೌಢ 
ಕಾವ್ಯಮಾರ್ಗದಲ್ಲಿ ಹೊಸದಾಗಿದೆ (೪೫ತ- ೦೯೪). [ಸಂ.7 

ಪ್ರವಚನಭಕ್ತಿ (ನಾ). [ಜೈನ] ನಾಮಕರ್ಮದ ಹದಿನಾರು, ಭಾವನೆ 
ಗಳಲ್ಲಿ ಒಂದು ; ಅರ್ಹಂತರ ಅಥವಾ ಆಗಮಗಳ ಮೇಲಿರುವ 
ಭಕ್ತಿ: ಪ್ರವಚನಭಕ್ತಿ: ಅರ್ಹ ದೃಟ್ಟಾರಕರುಂ  ಆಚಾರ್ಯರುಂ 
ಉಪಾಧ್ಮಾಯರುಂ ಆಗಮಮಂಂ ಎಂದಿವಣಕೊಳಪ್ಪ *ಘಭಕ್ತಿಯುಂ 
ಕತ ಠ [ಸಂ.] 


ಲ" 3೬8)- 


ಪ್ರವಚನವತ್ತಲತ್ವ (ನಾ). ಇ ಪ್ರವಚನಭಕ್ತಿ : ದರ್ಶನವಿಶುದ್ಧಿ... 


೬೦೮೮ 


80 


ಹಿಂಗದನ್ನ ಮಾರ್ಜಿಪೆನಜನಂ 


ಪ್ರವರ 


ವತಾರ್ಗಪ್ರಭಾವನಾಪ್ರವಚನವತ್ಸಲ [ತಾಕಾಂ. ತ, ಓೈಮೆಂಬ ಷೋಡಶ 
ಭಾವನೆಗಳೊಳ್‌ (ಕಾಫ್ರಂಶ. ೨೪) ; ಪ್ರವಚನವತ್ಸಲತ್ವಮಿತಿ__ಚಾತುರ್ವರ್ಣ 
ದೊಳಪ್ಪ ವಾತ್ಸಲ್ಯಮುಂ (ಕತ್ತೃಶ್ರ. ೨೬೩). [ಸಂ.) 

ಪ್ರವಣ (ಗು). ೧. ಇಳಿಜಾರಾದ. ೨. ಬಾಗಿದ; ` ಬಗ್ಗಿ ರುವ. 
೩. ಆಸಕ್ತವಾದ; ತತ್ಸರವಾದ; ಮಗ್ಗವಾದ: ಗುರುಶೈಕ್ಷ್ಯಗ್ಲಾನಸಂಘ 
ಪ್ರವಣಗಣತಪೋನಿಷ್ಠಿ ಶಾನೀತಸುಧೂತ್ಮರದೊಳ್‌...ಕೈಕೊಂಡು ಪರ್ಯ 
ಪ್ರಿಯಂ (ಸುಳುಶಾ- 9-0೬); ಪ್ರಣವಧ್ಯಾನಪ್ರವಣಪದ್ಮಾಸನಸ್ಮರೈ 
(*ಕ್ರಾಂಕರು- ೨೨). ೪. ನಮ್ರನಾದ ; ವಿನೀತನಾದ : ಪ್ರವಣ ಪಂಡಿತ 
ತಪೋಭರಮಂಡಿತಚಿಂತನಾ (ಹಾಲಾಸ್ಕ. ೧-೦೧-೨೩). (ನಾ). ೫. ಆಸಕ್ತ 
ನಾದವನು ; ತತ್ತರನಾದವನು:: ಪ್ರವಣನೆಂದರೆ ಆಸಕ್ತಿಯುಳ್ಳವನು 
(ಕೊತುಗೆ, 66): ೬, ಆಸಕ್ತಿ; ತತ್ಪರತೆ : ಆವೊಂ ವಾದಿ ಕಥಾತ್ರಯ 
ಪ್ರವಣದೊಳ್‌ ವಿದ್ವಜ್ಮನಂ ಮೆಚ್ಚಿ ವಿದ್ಕಾವಷ್ಟಂಭಮನವಪ್ಪುಕೆಯ್ದು... 
ತ್ರೆ,ವಿದ್ಯಶ್ರುತಕೀರ್ತಿದಿವ್ಯಮುನಿವೋಲ್‌ ಎಖ್ಯಾತಿಯಂ ತಾಳ್ವಿದಂ 
(ಕಣವೂ. ೦-೨೪). ಹ. ವಿನೀತ; ನಮ್ರನಾದವನು : “ಪ್ರವಣಃ, 
ಪ್ರಹ್ವಃ__ಈ ೨ ವಿನೀತಂ” (ಶಉಾಯು. 86-0೭) ; ರಿಪುಗೆಮಾರಿ ಪಗೆವರ 
ಗಣ್ಣಂ ಪ್ರವಣಂಗಂ ಜಕ್ಕಿಗನತಿಧವಳೆಯಸಂ (99೩. XX, 3೪-30;1054)- 
೮. ಪ ಸಿದ್ಧ. ನಾದವನಂ ; ಕೀರ್ತಿಶಾಲಿ : ಪ್ರವಣನೊಳ್‌. ಪ್ರಸಿದ್ಧ 
ವಾದವನಲ್ಲಿ (ಕನುರ- ೨೦೪ ಏಕ). ೯. ನಾಲ್ಕು ದಾರಿಗಳು ಕೂಡುವ 
ಸ್ಥಳ ; ಚೌಕ: “ಪ್ರವಣಃ.. ೧. ಕ್ರಮದಿಂದ ವಾಟವಾಗಿ ಇಳಿಯತಕ್ಕ 
ನೆಲ, ಬೊಗ್ಗಿದವನು, ಈ ೨ ಕ್ಕೂ ಪೆಸರು, ನಾಲ್ಕು ಬೀದಿಗಳೂ ಸೇರಿದ 
ಚೌಕಕ್ಕೆ ಪೆಸರಾದಾಗ” (ಯಂತ: ೩೮6)- [ಸಂ.7 

ಪ್ರವಣತೆ (ನಾ). ತತ್ಪರತೆ; ಆಸಕ್ತಿ: ಮರಾಠ ಸರದಾರರ ವೀರ 
ವೃತ್ತಿಯೂ, ಸಾಹಸ ಪ್ರವಣತೆಯೂ. ಲಾವಣಿಕಾರರ ರಸಿಕವೃತ್ತಿಯೂ 
ಮಹಾರಾಷ್ಟ್ರ ಮನೋಧರ್ಮದ ಕೆಚ್ಚಿನ ಘಟಕಗಳಾಗಿವೆ (ಮಸಾಹ. ೨೪) ; 
ಆಯಾ ಮಾರ್ಗದಲ್ಲಿ ಹೆಚ್ಚಿನ ಪ್ರವಣತೆ ಇದ್ದವರೆನ್ನು ಆಯಾ ಅಂಕಿತ 
ಗಳಿಂದ ಕರೆದುದಾಗಿರಬೇಕು (ಕನ್ನಇ. ೦೭). [ಸಂ. ಪ್ರವಣತಾ] 

ಪ್ರವತೆ (ನಾ). ಒಂದು ಬಗೆಯ ಸಸ್ಯ: “ಪುವತಾ- ಕೋಲಾಕುಟುಮ” 
(ಓನಧಿ. ೪9). [?] 

ಪ್ರವಯಣ (ನಾ). ರಥದ ಕುದುರೆ ಮೊದಲಾದುವನ್ನು ನಡೆಸಲು 
ಉಪಯೋಗಿಸಂವ ಕೋಲು, -_ಚಾವಟಿ, - ಮೊನೆಗೋಲು. 

[ಸಂ,] 

ಪ್ರವಯಸ್ಕ (ನಾ). ೧. ತುಂಬ ವಯಸ್ಸಾದವನು ;' ಅತಿವೃದ್ಧ. 
೨. ಶಕ್ತಿವಂತನಾದವನು : ಮೂಜನೆಯ ವಕ್ತೃವೆಂಬೊಂ ಪ್ರವಯ 
ಸೃನುಂ ವಪುಷ್ಮಂತನುಂ ನ್ದ ಚಾರಿತ್ರ ವಂತನುಮೆಂದಪ್ಟಗುಣಸಮನ್ವಿತ 
ನಕ್ಕುಂ. ಅಲ್ಲಿ ಪ್ರವಯಸ್ಕನೆಂಬೊಂ ಅತಿವೃದ್ಧನುಮತಿಬಾಳಕನುಮಲ್ಲದೆ 
ಸಮತಿಕ್ರಾಂತ ದಶವರ್ಷನುಮತಶಿಕ್ರಾಂತಸಪ್ತತಿಸಂ ವತ್ಸರನುಮಕ್ಕುಂ 
(ತುವುಂಘು- ೩): [ಸಂ. 

ಪ್ರವರ (ಗು). ೧. ಶ್ರೇಷ್ಠವಾದ ; ಉತ್ತಮವಾದ ; ಮುಖ್ಯವಾದ : ' 
ಪ್ರ ವರನೃಪಕುಮಾರಾತ್ತೋದಯಾ[ದಿ] ಪ್ರಮೋದಾಸವಸಮುದಿತಸೇನಾ 
ರಾತಿವ, ೈತ್ತಾಂತವೃತ್ತಂ (೪೦೫- ೩-೨೦೨) ; ನಮ್ಮೊಳಗೊರ್ವನಂ ... 
ಪ್ರವರಎಹಂಗಮಕುಲಚರ್ಕ್ರವರ್ತಿಪಟ್ಟಕ್ಕೆ ಯೋಗ್ಕನಂ ಮಾಡಿ (ಶಂಕತಾ- 

೨. ಹಿರಿಯ; ಜೇಷ್ಠ. (ನಾ). ೩. ಪ್ರಮುಖ 

ವ್ಯಕ್ತಿ ; ಪ್ರಧಾನವ್ಮಕ್ತಿ : “ ಅಗ್ರ್ಯಂ . .. ಪ್ರವರಂ... ಆಗ್ರಣೀ ' 
ಈ ೧೩ ಮುಖ್ಯಂ” (ಹಾಯು. ೧೧೩-೫); ಕವಿ ಗಮಕಿ ವಾದಿ ವಾಗ್ಮಿ 
ಪ್ರವರರ್‌ ಗುಣವರ್ಮನೊಳ್‌ ಸಮಂಬರ್ಪರಾರ್‌ (ಪ್ರಶ್ನಫು- ೦-೬೪) ; 
ಅಪ್ರ ಶಿಮ ಶಿವಗುಣಕುಲಕೆ ದಂಡೆಸ್ರಣಾಮವನಾಚರಿಸಿ. . . ಆ ಪ್ರವರರಿಗೆ 


೨೨೩-೩) 4 


ಪ್ರವರಶೈವ 


ಬಿನ್ನವಿಸಿ (0೩4- 9೬೩-೬೩೩). ೪, ಪೀಳಿಗೆ; ವಂಶ: ಅವರು ಪಿತ್ರಾ 
ರ್ಜಿತದ ರಾಜ್ಯಪ್ರವರಪಾತ್ರರು (ಕುರ್ಮಾಸ- 0೨-೦೪) ; ನಿನಗೆ ಸಂಧ್ಯಾ 
ವಂದನೆ ಬರುವುದೇ ? ನಿನ್ನ ಪ್ರವರೆವೇನು ಹೇಳುವಿಯಾ (೪66. ೩೪೦). 
೫. ಸಂತತಿಯ ಮೂಲಪುರುಷರ ವರ್ಗ. ೬. ಕುಲದ ಪೂರ್ವಿಕ; 
ವಂಶದ ಮೊಲಪುರುಷ ; ಪೂರ್ವಜ. ೭. ನಲವತ್ತೆರಡು 
ಗೋತ್ರಗಿಳಲ್ಲಿ ಯಾವುದಾದರೂ ಒಂದು. ೮. ಸಂತಾನ ; ಸಂತತಿ. 
೯. ಒಂದು ಬಗೆಯ ಸಸ್ಕ : “ಪ್ರವರ -ತ್ರಿಫಲೆ, ಕುಸ್ತುಂಬರಿ, 
ಲಾಮಂಚ[ಲಾಮಚ]” (೬ತಛ. ಇ). ೧೦. (ಆಲಂ) ಅನವಶ್ಯಕ 
ವಾದ ವಿವರಣೆ : ತನ್ನ ಪ್ರವರವನ್ನು ಶುರು ಮಾಡುವ ಲಕ್ಷಣಗಳನ್ನು 
ತೋರಿಸಿದ (ಕುಕೋಶಂ. 900), ' ೧೧. [ಛಂದ] ಅಕ್ಷರ ಛಂದಸ್ಸಿನಲ್ಲಿ 
ಮೂರನೆಯ ಛಂದಸ್ಸಾದ ಮಧ್ಯೆಯಲ್ಲಿ ಒಂದು ಭೇದದ ಹೆಸರು : 
ಪವನೋದೃವದಿಂ ಪ್ರವರಂ ಪ್ರವರೇ (6ಂರೋಂಜು. ೨-೩೩)- [ಸಂ]. 

ಪ್ರವರಶೈವ (ನಾ). ೧. ಶೈವಧರ್ಮದ ಆರು ಬಗೆಗಳಲ್ಲಿ ಒಂದು : 
ಆದಿಶೈವ ಮಹಾಶೈವ ಅನುಶೈವ ಅಂತರ (ಅವಾಂತರ) ಶೈವ ಪ್ರವರಶೈವ 
ಅಂತ್ಯಶೈವ ಎಂಬ ಈ ಆಯು ಶೈವದ ನೀತಿಯಲ್ಲ (ನಿರ್ದೇರ. ೪-೪). ೨. 
(ಸೂಕ್ಷ್ಮಾಗಮದ ಪ್ರಕಾರ)ಶೈವಧರ್ವುದ ಏಳರಿ ಬಗೆಗಳಲ್ಲಿ ಒಂದು : 
ಅನಾದಿಸೈವ ಆದಿಶೈವ ಮಹಾಶೈವ ಅನುಶೈವ ಅವಾಂತರಶೈವ ಪ್ರವರ 
ಶೈವ ಅಂತರಶೈವವೆಂಬವೇ ಸಪ್ತಶೈವಂಗಳವಣಲ್ಲಿ * ೬ * ಶಿವದೀಕ್ಷಾಯುಕ್ತ 
ರಾದ ಅಂಭಷ್ಕ ಕುಲಾಲಾದಿಗಳೇ ಪ್ರವರಶೈವರಂ (ಏನೀಕ. ೬೭)- 

ಪ್ರವರಾಕ್ಷರ (ನಾ). [ಛಂದ] ಅಕ್ಷರಛಂದಸ್ಸಿನಲ್ಲಿ ಹನ್ನೆರಡನೆಯ 
ಛಂದಸ್ಸಾದ ಜಗತಿಯಂಲ್ಲಿ ಒಂದು ಪ್ರಭೇದ : ಪವಮಾನಮರ್ಕ 
ಮರುತದ್ವಯ ಸಂತವಿರಾಮಮೆಂಬಿವೆಗವಾಜನೆಯೊಳ್‌ ಕವಿರಾಜಹಂಸ 
ಮತದಿಂ ಜಗದೊಳ* ಪ್ರವರಾ[ಶಾಕಾಂ.- ಎತಾ]ಕ್ಷರಾಹ್ವಯಮನೋದಬಲೇ 
(ರಂರೋಂದಿ), ೨-೦೩೫). [ಸಂ.3 

ಪ್ರವರೆ (ನಾ). ಶ್ರೇಷ್ಠಳಾದವಳಂ : ಪವನೋದ್ಭವದಿಂ ಪ್ರವರಂ 
ಪ್ರವರೇ (ಛಂರೋಂಬತಿ. ೨-೩೭). [ಸಂ. ಪ್ರವರಾ] 

ಪ್ರವರ್ತ (ಗಂ). ತೊಡಗಿದ ; ವ್ಯವಹರಿಸಿದ : ಪೂಗಳಂ ತವೆ ಕೊಯ 


ಕಲಾ 


ಧರಣೀಭಾಗದೊಡೆಯನನಂತು ಕಾಣುತನಾಗತಾತೀತಪ್ರವರ್ತದ್ಞಾನನಿಧಿ 
ಯಾಗಿ (8ಸಫ್ರು. ಇ೬-). [ಸಂ. 
ಪ್ರವರ್ತಕ (ಗಂ). ೧. ಕಾರದಲ್ಲಿ ತೊಡುವಂತೆ ವರಾಡುವ,- 


ತೊಡಗಿಸಂವ. ೨. (ದಂಷ್ಕಾರ್ಯಕ್ಕೆ) ಪುಸಲಾಯಿಸಂವ ; ಚಿತಾ 
ವಣೆ ಮಾಡುವ ; *ಪ್ರವರ್ತಕಿ' ಪರಾ. (ನಾ). ೩. ಕೆಲಸದಲ್ಲಿ 
ತೊಡಗಿರಂವುದಂ ; ಪ್ರವೃತ್ತಿ : ಪಣ ಪಾಪ ಸ್ವರ್ಗ ನರಕ ಬಂಧ 
ಮೋಕ್ಷೆ ಪ್ರವರ್ತಕ ನಿವರ್ತಕ ಆದಿಯಾದ ಕರ್ಮಭ್ರಮೆ (ತನ್ನತ. ೪. ೩೬೨- 
0೨೩೦). ೪. ಮೂಲಪುರಂಷ ; ಮೊದಲಿಗ : ಈ ಭವಕ್ಕೆಂಟನೆಯ 
ಭವದೊಳ್‌ ಭರತದೊಳ್‌ ನೀನಾದಿಶೀರ್ಥಪ್ರವರ್ತಕನಾದಂದೀ ಶ್ರೀಮತಿ 
ದಾನತೀರ್ಥಪ್ರವರ್ತಕಂ ಶ್ರೇಯಾಂಸನಕ್ಕುಂ (6ಂಘ್ರ. 80೩ 5) ; ಭವ 
ಕರ್ಮ ಸಂಸ್ಕಾರಪ್ರವರ್ತಕನು (ಸತ್ರ. 8೩-೦೪). ೫. ಸ್ಥಾ ಪಕ ; ಸಾ ಸ್ಥಾಪನೆ 
ಮಾಡಿದವನು ; ಸಂಸ್ಥೆ, ಮತ, ಸಿದ್ಧಾಂತ ಮೊದಲಾದುವುಗಳನ್ನು 
ಪ್ರಾರಂಭಿಸಿದವನು : ಡಿಧಿರಾಂಬ್‌ ಎಂಬ ಸಾಮೂಹಿಕಗೀತಗಳ 
ರಚನಕಾರರೇ ರುದ್ರಪಾಟಕದ ಪ್ರವರ್ತಕರಾದರು 
ಓ. ನಿರ್ಣಯಕಾರ ; ನ್ಯಾಯನಿರ್ಣಯ ಮಾಡುವವನು. 
ಪ್ರವರ್ತಕಿ (ನಾ). ದಂರ್ಬೊಧನೆ ವರಾಡುವ ವ್ಯಕ್ತಿ : ನರ್ತಕಿಯ 
ನಾಪಿತೆಯ ಪರ್ಣವಿಕ್ರಯಿಯ ಪ್ರವರ್ತಕಿಯ ದಾಸಿಯ . . . ಒಡನಾಡಿ 
ದೊಡೆ ಬಾಲೆಯರ್ತವೆ ದುರಾಚಾರಮಂ ಕಲಿವರು (ತೈ ನಿರಾ. ೩-೩6) . 
[ಸಂ. ಪ್ರವರ್ತಕೀ) 


(60ಳಾ. ೨೦). 
[xo.] 


೬೦೮೯ 


ಕಡ. 
೦ 


೩6 


«| ಪ್ರವರ್ಧ 


ಪ್ರವರ್ಧ 


ಪ್ರವರ್ತನ (ನಾ). ೧. ಮುನ್ನಡೆ ; ಮುಂ೦ದಂವರಿಯುವಿಕೆ : ನರಕಂ 
ತುರಗನಿಕುರುಂಬ ಕೀಲಾಲಕಲೊ ಕ್ಲೀಲಪ್ರವರ್ತನಾನೇಕನದನದೀಪ್ರವಾಹ 
ಬಾಹುಳ್ಯ ದುಸ್ತರಾವತ ರಣಮಾರ್ಗಮುಂ (ಶಂಶಠಾ. ೧-8೦ ಲ: ಜಘನ್ನ 
ಭೋಗಭೂಮಿಪ್ರವರ್ತನಮೆರಡು ಕೋಟಿ ಕೋಟಿ. ಸಾಗರೋಪಮದ 
ಕಡೆಯ ಪಳಿತೋಪಮದೆಂಟನೆಯ ಭಾಗಮುಳಿಯೆ .ಠಣಾರೂ. 0-೬ ಶ್ಯ 
ವಿ. ತೊಡಗುವುದು: ಪಂಚಾಣುವುತಾದಿಪ್ರವರ್ತನಸ್ವಭಾವಸಂಯಮಮುೂಂ 
(60. 08-04 ನ), ೩. ಚಟುವಟಿಕೆ ; ಕಾರ್ಯಶೀಲತೆ. ೪. ನಡತೆ ; 


ನಡವಳಿಕೆ : ದ್ವಿಜಮಾರ್ಗವನೆ ದಿಟವಾಗಿ ನೀ ಹಿಡಿದಾಡಿದಡೆಯೆಮ 
ಗಾಗದೀ ಕರ್ಮಕ್ರಿಯಾಚಾರಪ್ರವರ್ತನವು (ಇತತ. ೩೬೪. ೫. ರೀತಿ; 
ಕ್ರಮ. [ಸಂ]: 

ಪ್ರವರ್ತನೆ (ನಾ). - ಪ್ರವರ್ತನ ೧; ಸರ್ವಜಗದ ಜೀವದ 


ಪ್ರವರ್ತನೆಯ .ಚಾರಿತ್ರಂಗಳ ನೆನಹುಮಾತ್ರದಿಂದ ಶಿವನು ಒಂದೇ 
ವೇಳೆಯಲ್ಲಿ ನಿರ್ಮಿಸಿದನು (ಕಕ್ನವ- ಕ. ೦೭೦-೩೩೦) ; ಹಿಂದಣದ ಕಾಲ 
ಪುವರ್ತನೆಯಿಂದೆ ಸಜ್ಜನಭಕ್ತಿಯೊಳು ಬಳಿಸಂದು ನಿಶ್ಶಲಭಾವದಿಂದಾ 
ಚರಿಸುತಿರು (೨ತಪು- ೪-೬೦)- [ಸಂ. ಪ್ರವರ್ತನೆ] 

ಪ್ರವರ್ತಿ (ಗಂ). ೧. ಮುನ್ನಡೆವ ; ಕ್ರಮಿಸಂವ. ೨. ಕ್ರಿಯಾಶೀಲ 
ವಾಗಿರಂವ. ೩. ವ್ಯಾಪ್ತವಾದ ; ವಿಸ್ತಾರವಾದ. (ನಾ). ೪. 
ತೊಡಗಂವವನು ; ಅನುಸರಿಸಂವವನು : ಯಮ ನಿಯಮಯೋಗ 
ವ್ರತಾಯತಶಮದಮಾಶ್ರಯಸಚ್ಚರಿತನುತ್ತಮ ಶಿವಾಚಾರ ಪ್ರವರ್ಶಿನಿರಸ್ತ 
ಸಕಳಾರ್ಧಿ (ಏಸು. ೦೯-೩): [ಸಂ. .ಪ್ರುವರ್ತಿನ್‌] 

ಪ್ರವರ್ತಿತ (ಗು). ೧. ಮುನ್ನಡೆಸಿದ ; ಸಾಗಿಸಿದ : ಮಂತ್ರಿಮುಖ್ಮರುಂ 
ಪ್ರರಾತನಚಕ್ರವರ್ಶಿಪ್ರವರ್ತಿತಮಾರ್ಗಮಿದೆಂದು ಕಾಕಿಣೀರತ್ನದಿಂದಲ್ಲಿ 
ಮುನ್ನಿರ್ದೊಂದು ಪ್ರಶಸ್ತಿಯಂ ಪರಾಮೃಷ್ಟಂ ವಾಡಿ (ಇಂತಿತ್ರ- 00- 
೬೩೩ ಕ). ವ. ತೊಡಗಿದ ನಿತ್ತ್ಯಪ್ರವರ್ತ್ತಿತದಯದಾನಧರ್ಮ್ಮೋ 
ದ್ಯೋಗಿನಿ  (2%ಇಇ. xx. ೪೩-೦೦ ; 3078). ೩. ಹಬ್ಬಿದ ; ವ್ಮಾಪ್ತ 
ವಾದ : ಸೌಭಾಗ್ಯನಿಧಾನದೀಪವರ್ತ್ತಿ ಸಕಳದಿಗನ್ನರಪ್ರವರ್ತ್ತಿತಕೀರ್ತ್ತಿ 
(ಸೌಇಇ- XX. ೪೬-೦೪ ; 1073)- [ಸಂ.7 

ಪ್ರವರ್ತಿಸು (ಕ್ರಿ). ೧. ವರ್ತಿಸು ; ವ್ಯವಹರಿಸಂ : ಪ್ರತಿಕ್ಷಣಂ ವಿಶರಾರು 
ಗಳ" ಚಿತ್ತಕ್ಷಣಂಗಳ* ಪೂರ್ವಾಪೂರ್ವ ಚಿತ್ತ ವಿಶೇಷಪ್ರಭವಂಗಳ್‌ ಪ್ರಬಂಧ 
ದಿಂದಂ ಪ್ರವರ್ತಿಸುವುವು (ಕಾಂತಿತು.5-0%9) 5) ; ಶೋಷಣೆ ದೋಹನೆ 
ಸ್ಮಾಪನೆ ಚಾಲನೆ ಕಳಾಪಮಂ ಮಾಡಿ ಶ್ರಿದೋಷಾದಿಗಳಂ ಪ್ರವರ್ತಿಸೆ 
ಲೀಯದೆ (ಅದವ: ೨೪-೮೭) : ಕಷ್ಟಮಂ ಮಾಾಳ್ಪಾ ಜಗಚ್ಛತ್ರು ಮನಸಿಜ 
ಭ್ರಷ್ಟನಂ ಗೆಲ್ಲ ಗೆಲ್ವವೋಲ್‌ ಶೈವವಂ ತತ್ವಸ್ನಾಷ್ಮೆ ತಲ್ಲೊ ಪ್ಲೀಕಂಗಳೊಳ್‌ ಪ್ರವರ್ತಿ 
ಸಲೀಶನರಸುಗೆಯ್ಯಾತ್ತಿರ್ದನು (ತೆರಿಪು. ೨೪-೪೩). ೨. (ಕಾಲವು) ನಡೆ ; 
ಸಾಗು : ವೃಯಮೆಮ್ಬ ಸ[ಂ]ವತ್ಸರಂ ಪ್ರವರ್ತ್ತಿಸೆ (ಇ6. ಸ. ೨೦೯-೦೩; 
814) ; ಶಕವರ್ಷಮೆಣ್ಣುನೂಜಿ ಅಯ್ದನೆಯ ವರ್ಷಂ ಪ್ರವರ್ತ್ತಿಸುತ್ತಿರೆ 
(ಎಇ- x1. 48-4 ; 688) ; ಶ್ರಿಸಾಗರೋಪಮ ಕೋಟಾಕೋಟಿಸ್ಸಿ ತಿಯಿಂ 
ಪ್ರವರ್ಶಿಸುವಂದಾ ಕಾಲದ ಮನುಷ್ಯರು ಚಾವಿಸಾಕರನಿರ್ಮಳಶರೀರರುಂ 
(ಕಾವುಂಫು. ೪): ಹಿ. ಆರಂಭವಾಗು ; ಪ್ರಾರಂಭವಾಗಂ ; ಒದಗ 
ದಿನ೩ಂ |. ಮುರಾರಿಯ ಸಮರಮರ್ಜುನನ ಕದನಂ ಪ್ರವರ್ಶಿಸದು 
(ಕ ಎರಾ. ೦೦-೩೨). ೪. ಆಚರಿಸಂ ; ಅನಂಸರಿಸಂ : ಪರಮೇಶ್ವರ 
ಧರ್ಮಪ್ರಭಾವನೆಯಂ ಪ್ರತಿದಿನಂ ಪ್ರವರ್ತಿಸಿಯುಂ (ಅಪು. ೦೨-೪); 
ಭಕ್ತಗೋಹ್ಮಸುಸಂಗತಿಯೊಳಾ ಬಸವನುಂ ತಾವುಂ ಪ್ರವರ್ಕಿಸಲು 
( ಬಸಪ್ರು. ೬೦-೨). [ಪ್ರವರ್ತನ + —ಸ್ಕು) 

(ಗಂ). ಬೆಳೆಯುವ :  ಅಮಿತಸಂಸೃತಿಜೀವಘಟಚಕ್ರ ಮುಲ 

ಕರ್ಮಬಲಪ್ರವರ್ಧಭ್ರಮಣಮೊಡಗೂಡಲ್ಕೆ (೭ಸಪು. ೨೦-೨೪) - [ಸಂ.3 


ಪ್ರವರ್ಧತೆ 


ಪ್ರವರ್ಧತೆ (ನಾ). ಬೆಳವಣಿಗೆ : ಬಳಿಕಾ ಗರ್ಭದೊಳಗೆ ಮೂಜು 
ವೊಣಗೆ ಮೂಣು ವರ್ತಿಸುವಜಾಯತೆ ಅಸ್ತಿತೆ ವಿಪರಿಣತೆ ಪ್ರ[ಜಾಕಾಂ.ವಿ] 
ವರ್ಧತೆ ಅಪಕ್ಷೀಯತೆ ವಿನಶ್ಯತೆ ಎಂಬ ಪಡ್ಕಾವವಿಕಾರಮಂಳಾ ಿತನೆನಿಸಿ 
(ವಿವೇಕ-೨ ೬೭). [ಸಂ. ಪ್ರವರ್ಧತಾ) 

ಪ್ರವರ್ಧನ (ಗು). ೧. ವೃದ್ಧಿ ಪಡಿಸಂವ ; ಹೆಚ್ಚಿಸುವ : ಬಸವನೆಂಬ 
ಪ್ರಮಧಥನೊರ್ವಂ ನಿಶಿತಸದ ೈಕ್ಷಿಪ್ರವರ್ಧನಕಾರಣಾರ್ಥದಲಿ ವಸುಮತಿಗೆ 
ಬಂದಿದ್ದಪನು (ಊತ, ೨೦-೨೮). ೨. ಬೆಳೆಯುವ : ವರ್ಧಿಸಂವ: ಅತಿ 
ಪ್ರವರ್ಧನಪ್ರಜಾನುರಾಗನುಮತಿಪ್ರಬಲರಣರಾಮನುಮೆನಿಸಿದ ರಣರಂಗ 
ಸಿಂಹನಿಂ (ಗರಾಯು.೨-೭ 5): (ನಾ). ೩, ಬೆಳವಣಿಗೆ ; ವೃದ್ಧಿ: 
ವಿಶ್ವಯಶಃಪ್ರವರ್ಧನವತಂ ಆಚಾಮ್ಲವರ್ಧನಮಂ ನೋಂತಳ್‌ 
(ಸುಕುಮಾ.೪-09) - [ಸಂ.3 

ಪ್ರವರ್ಧಮಾನ (ಗು). ೧. ಅಭಿವೃದ್ಧಿ ಹೊಂದುತ್ತಿರಂವ ; ಏಳಿಗೆ 
ಹೊಂದುತ್ತಿರುವ : ಬಲದೇವ ವಾಸುದೇವರ್‌ . . . ಮಾತಾಪಿತೃ 
ಗಳನುರಾಗದೊಡನೆ ಪ್ರಮೋದಪ್ರ ವರ್ಧಮಾನಮಾಗೆ ಸುಖಮಿರ್ಪನ್ನೆಗಂ 
(ಕಾಂಠಿಪು. ೧-6೦5). ವಿ. ಬೆಳೆಯಂತ್ತಿರುವ. [ಸಂ.] 

ಪ್ರವರ್ಧಿತ (ಗು). ಬೆಳೆದ ; ವೃದ್ಧಿಯಾದ : ಮೋದದಿಂ ಜಾಬಾಲ 
ಕೈವಲ್ಕೂದಿ ಶಾಖೆಗಳೊಳ್‌ ಪ್ರವರ್ಧಿತವಾದ ಭಸ್ಮೆ ತೆ ರ್ಯಪದವಎ 
ಸಮಗ್ರವಾಯ್ತೆನಗೆ (ಐಸಫು.೪೩-೭೩) [ಸಂ.] 

ಪ್ರವರ್ಧಿಸು (ಕ್ರಿ). ಬೆಳೆ; ವೃದ್ಧಿಯಾಗು : (9). [ಪ್ರವರ್ಧನ-4-ಇಸ್ಸು] 

ಪ್ರವಲ್ಲಿಕೆ (ನಂ). ಒಗಟು ; ಸಮಸ್ಯೆ: “ ಓಗಟೆಯದು ಪ್ರಹೇಳಿಕೆ 
ಪ್ರುವಲ್ಲಿಕೆ [ಕಾಕಾಂ- ಪ್ರವಲ್ಲಿಕೆ, ಪ್ರವವ್ವೀಕೆ] ಯುಂ” (ಮಂಗರಾ. ೨೬-೭); 
ಉಲ್ಲಸಿತ ಪ್ರವಲ್ವಿ £ ಲ್ಲಿ ] ಕಾಪಾನಗಾನಾದಿ ವಿವಿಧವಿನೋದವಿಧಾಯಿಬಾಳಿಕಾ 
ಲೋಳಲೋಚನಮರೀಚಿಪುಂ ಜವಿಸರದಿಂ ಕುಸುಮಿತಮಾಗೆಯುಂ (ಕರ್ಕಪು- 
೬-೪೪ 5). " ಪ್ರಹೇಳಿಕೆ' ಪರಾ. [ಸಂ. ಪ್ರವಲ್ಲಿಕಾ] 

ಪ್ರವಹ (ಗು). ೧. ಮುಂದಕ್ಕೆ ಹೋಗುವ; ಹರಿಯುವ; 
ಪ್ರವಹಿಸುವ. (ನಾ). ೨. ಹೊರಗೆ ಹೊರಡುವುದು : “ಪ್ರವಹಃ, 
ಬಹಿಃಗಮನಂ - ಗೃಹಾದಿಗಳಿಂದ ಈಚಿಗೆ ಬರುವಿಕೆ, ಹೊರಕ್ಕೆ ಹೊರಡು 
ಏಕೆ "(ಸಿರ್ದಾತಿ. ೩೬೦). ೩. ಗಾಳಿ; ವಾಯಂ. ೪. ವಾಯುಂದೇವ : 
ಗಣಪ ಮಿತ್ರರು ಸಪ್ತಯಷಿಗಳು ವಹ್ನಿ ನಾರದ ವರುಣನು ಇನಜಗೆ ಸಮ 
ಚಂದ್ರ ಸೂರ್ಯರು ಮನುಸುತೆಯು ಹೆಚ್ಚು ಪ್ರವಹನು 
0-080-೩) . [ಸಂ.) 

ಪ್ರವಹಣ (ನಾ). ೧. ಓಟ; ಹರಿವು: “ಪ್ರವಹಣಂ, ಡಯನಂ - ಈ 
೨ ರಥದ ಹರಿ” (ಜರಾಯು. ೬೩-೨೪೦); ಇವುಗಳ ಯೋಗದಿಂದ ಈ ಪ್ರಜ್ಞಾ 
ಪ್ರವಹಣತಂತ್ರಗಳೂ ನವ್ಯವಾಗುತ್ತವೆ (ಕಾತ್ಮಕು.೩೨)- ೨. ಹಡಗು; 
ಜಹಜು : “ಪೋತಃ, ಪ್ರವಹಣಃ-ಈ ೨ ಭೈತ್ರಂ” (ಕಲಾಯು- 006-೩೩) - 
೩. ತೆರೆಯಿರುವ ಮೇನೆ : ಅಂದಣ : “ಕರ್ಣೀರಥಃ, ಪ್ರವಹಣಂ, 
ಡಯನಂ - ೩ ಮನುಷ್ಯರು ಹೊರುವ ವಿಮಾನದ ಹೆಸರು, ಡೋಲಿಗೂ 
ಹೆಸರು” (ಸಿರ್ಕಾಂತಿ- ೨೫೨). [ಸಂ.] 

ಪ್ರವಹಿಸು (ಕ್ರಿ). (ನೀರು) ಮುಂದೆ ಸಾಗಂ : ವಸುಮತಿಯೊಳು 
ಶುಭ್ರ ಸಂಕಾಶದಿಂ ಪ್ರವಹಿಸುತಿರ್ದಳಾ ಪುಣ್ಯಗಂಗೆ (ಮೋಹಕ. ೬-೩9); ವನ 
ಮಧ್ಮದೊಳ" ಪ್ರವಹಿಸುತ್ತಲಿರುವ ನದಿ (8*ಗಂ0. 3೯೯-೪): ಮೇಯರ್‌ 
ಸಿರಿಗೆ ಷೋಡಶವಸಂತವೀಚಿಯನೊಶ್ತಿ ಪ್ರವಹಿಸಿತು ಕಾಲನದಿ ರಾಮ 
ಲಕ್ಷ್ಮಣಭರತಶತ್ರುಘ್ನಜೀವನದಿ ' (ಶ್ರೀಕಾಮಾ- ೨೪-೨)- 

[ಪ್ರವಹ + - ಇಸ್ಕು) 

ಪ್ರವಳ (ಗಂ). ವೇಗವಾಗಿ ಚಲಿಸುವ ; ರಭಸವಾಗಿ ಚಲಿಸುವ : 

ಪ್ರವಳ ಕರಿ ಮಕರ ಪೂತ್ಕಾರವಾತದಿಂದುದ್ದಮೊಗೆವ ಜಲಬಿಂದುಗಳಿಂ 


(ಪ್ರರಂದ- 


೬೦೯೦ 


ಪ್ರವಾಲ 


ದಿವದೊಳೆ ತಾರಕಿತಂ ಮಾಡುವುದು ನಭೋಭಾಗಮಂ ತದಂಭೇಪೂರಂ 
(ಕಂದ್ರಪು- ೦೦-೪೯). [ಸೆಂ. ಪ್ರವಲ] 

ಪ್ರವಾಣಿ (ನಾ). ನೆಯ್ಗ್ಸೆಯವರ ಲಾಳಿ ; ಹಾಸಂಎಳೆಗಳ ನಡುವೆ 
ಹೊಕ್ಕುಎಳೆಗಳನ್ನು ಹಾಯಿಸಂವ ಲಾಳಿ. [ಸಂ.] 


6 |ಪ್ರವಾದ (ನಾ). ೧. ಶಬ್ದವನ್ನು ಮಾಡುವುದಂ. ೨. ಹೇಳಂವುದು; 


೩8 


ಹೇಳಿಕೆ : « ಪ್ರವಾದಿಸಂ * ಪರಾ. ೩. ಸಂದ್ಧಿ ; ಸಮಾಚಾರ: 
ಅವರು ಮಹಮ್ಮ್ಮದನಿಗೆ ಭೂತವು ಹಿಡಿದಿದೆಯೆಂದು ಪ್ರವಾದವನ್ನೆಬ್ಬಿಸಿ 
ಹರಡತೊಡಗಿದರು (ಕ್ಮಗಂಣ. ೨೨) ; ಅವನನ್ನು ಕಾಳಗುಡ್ಡನೆಂದು ಪ್ರತಿ 
ನಾಮಧೇಯದಿಂದ ಕರೆಯು ತ್ತಿದ್ದರೆಂದೂ ಪ್ರ ವಾದವಿತ್ತು )ಕೋಹಿನೂ - ೪೪). 
೪. ಜನರ ಆಡುಮಾತು ; ವದಂತಿ ; ಗಾಳಿಸುದ್ದಿ : ಇಲ್ಲಿ ವಿಶೇಷ 
ವಾಗಿ ಮಹತ್ತು ನಡೆಯುವುದೆಂದು ಪ್ರವಾದವಿದೆ (ಕೂನುರಾ. ೪೬): ನಿಂತು 
ಕೊಂಡೇ ಮಠದ ಬೋದು ಹಾಗೂ ತೊಲೆಗಳ ಮೇಲೆ ಬರೆಯುತ್ತಿದ್ದನೆಂಬ 
ಪ್ರವಾದವಿದೆ (864. ೭೮೦). [ಸಂ.1 

ಪ್ರವಾದಿ (ನಾ). ೧. ಶಬ್ದವನ್ನು ಮಾಡುವುದು: ೨. ಮಾತನಾಡು 
ವುದು. ೩. (ದೇವರ ಪ್ರತಿನಿಧಿಯಾಗಿ) ಪ್ರಚಾರ ಮಾಡುವವನು, 
ಬೋಧಕ : ಸರ್ವಜ್ಞ ಪಂಡಿತರ ಕವಿಯಲ್ಲ. ಪಾಮರರ ಪ್ರವಾದಿ 
(ಕರತ- ೬೩೭೦); ಅದಕ್ಕೆ ಸಾಧುಗಳು, ಸಂತರು, ಪ್ರವಾದಿಗಳು... 
ಉತ್ತರ ಕೊಡುತ್ತ ಬಂದಿದ್ದಾರೆ (ರರ್ನುಸಾ .0). [ಸಂ- ಪ್ರವಾದಿನ್‌] 

ಪ್ರವಾದಿಸು (ಕ್ರಿ). ದೈವಿಕವಾದ ಮಾತಂಗಳನ್ನು ಹೇಳು,-ವಿವರಿಸು. 

[ಪ್ರವಾದ +೬ -ಇಸ್ಕು] 

ಪ್ರವಾರಣ (ನಾ). ೧. ಕೇಳಿದಂದನ್ನು ಕೊಡುವುದು ; ಬಯಸಿದಂದನೆಲ್ಲ 
ಪೂರೈಸಂವ ದಾನ; ಮಹಾದಾನ : “ಪ್ರವಾರಣವೆಂಬುದು 
ಮಹಾದಾನಂ” (ಜರಾಯು. ೦೨೭-6೪). ವ. ಫಲಾಭಿಲಾಷೆಯಿಂದ 
ಮಾಡುವ ದಾನ ; ಕಾಮ್ಯದಾನ : “ಪ್ರವಾರಣಂ - ಕಾಮ್ಮದಾನಂ, 
ಫಲಾಪೇಕ್ಷೆಯಿಂದ ಕೊಡುವದಕ್ಕೆ: ಪೆಸರು” (ಸರ್ಕಾಂಶಿ- ೩33). [ಸಂ.] 

ಪ್ರವಾಲ, ಪ್ರವಾಳ (ನಾ). ೧. ಚಿಗುರು ; ಪಲ್ಲವ: “ಪಲ್ಲವಾಂಕುರಮಾ 
ಪ್ರವಾಲ[ಶಾಕಾಂ- ಳ]ಮೆನಲು ಎಳೆಯ ಕೊನರಕ್ಕುಂ” (ಕೂಂಗರಾ. ೩೨-೪). 


ಪಿ. ಹವಳ; ವಿದ್ರುವಂ : “ಪವಳಂ ಪ್ರವಾಲಂ[ಶಾಕಾಂ. ೪೦) 
ಕಪೋತಾಂಧ್ರ ವಿದ್ರುಮಂ ಹವಳಮಕ್ಕು” (ಮುಂಗರಾ. ೪೩-೪೦) 
೩. ವೀಣೆಯ ದಂಡ: ಮೂರುಸ್ಕಾಯಿಗಳಲ್ಲಿ (ಸ್ವರ)ಶುದ್ಧಿಗಾಗಿ 


ಇದರೆ ಪ್ರವಾಲವು ಸ್ವಲ್ಪ ಉದ್ದವಾಗಿರುತ್ತದೆ (ಕಠನಿಶ್ರ. ೧)- ಪ್ರವಾಳ: 
೧. “ಪ್ರವಾಳ।, ಪಲ್ಲವಾಂಕುರೇ ಈ ೨ ಮರದ ಕೊನರ್‌” 
(ತರಾಯೂ. ೩೦-೩೦) ; ಲೋದ್ರ ಲವಂಗಪ್ರಕರ ಪ್ರವಾಳರುಚಿರಂ . , . 
ಕಣೊ ಳಿಸುಗುಂ ಯಪ್ಯಾಶ್ರವೋಪೂಂತದೊಳ್‌ (ಳಾರಂಪೂ- ೨೦೩) : ಕಾಂತಾ 
ಕಚಾಳಿಪ್ರಚಯದೊಳಬಳಾಂಘಿಪ್ರವಾಳೌಘದೊಳ* . . . ತಾನಿರ್ದನಾ 


ಸ್ಥಾನೆದೊಳತುಳ ವನಸ್ಪರ್ಧಿಯೊಳ್ಳೂವಸಂತಂ (mes. ೯-೬೭). 


೨. ಕಣ್ಣೆಸೆವುದು ಲಹರೀಲೋಳಬಾಳಪ್ರವಾಳ (ಎಳ. ೪11, ಸೋಂ. 
&೨8-6 ; 1178) ; ನಭಾಳಾಕ್ಷದ್ಯುತಿ ಬಾಡವಾಗ್ನಿಗೆ ಜಟಾಜೂಟಂ 
ಪ್ರವಾಳಕ್ಕೆ  ಸರ್ಪಾಳೆಂಕಾರಮದಾಹಿಕೋಟಿಗೆ . .. ಎಣೆಯಾಗಲು 
(ಕಾಸಶ- 68-3 ; 117) ; ವದನಂ ಚಂದ್ರನಿಭಂ ವಿಲೋಚನಯುಗಂ 


ಪಂಕೇಜಪತ್ರಪ್ರಭಂ ರದನಂ ವಜ್ರಸಮಂ ಪ್ರವಾಳಸದೃಶಂ ದಂತಚ್ಛದಂ 
-- * ಭೂಪಾಳನಾ (ಉಕ: ೩-೬). ೧, ನಿ: ಕೃತಿಯಿಂತಿದಕ್ಕೆ ಮೊದಲಾ 


ವುದೆಂಪೆನೆ ಪತಿವ್ರತೆಯಂತೆ ಕಾಂತಾನುಕೂಲದಿಂ . ಕೌರವಕ್ಷಿತಿವರನ 
ಸೇನೆಯಂತಾ ದೌೌಣಿಯಿಂ ವೃಕ್ಷದಂತಾ ಪ್ರವಾಳದಿಂದ . . . ಒಪ್ಪಿತು 
ಸಮುದ್ರಂ (ಕಾವಕಂ.' ೦-೨೩), ೩. “ಪ್ರವುಳಃ, ವೀಣಾದಂಡಃ __ 


ವೀಣೆಯ ದಂಡಿಗೆಕೋಲಿನ ಹೆಸರು” (ಸರ್ಮಾಂತಿ. 8೫೯); ಬೀಣೆಯಂ ಮಿಡಿದು 


ಪ್ರವಾಸಸಾಹಿತ್ಯ (ನಾ). 


ಪ್ರವಾಸ 


ನೋಡಿ ತಂತಿಯೊಳ್‌ ತನುರೋಮಮಂ ಸೋರೆಯೊಳ್‌ ಶಲ್ಯಮಂ 
ಪ್ರವುಳದೊಳ್‌ ಪಾಷಾಣಮಂ ತೋಆ್‌ ಕುಡುವೊಡೆ ನಿರ್ದೋಪಮಪ್ಪ 
ವೀಣೆಯಂ ಕುಡಿಮೆನೆ (6ರಕೇ: ೬-ಂ6 5). ೪. ಕೂದಲು. ೫. ಹಸಿರು 
ಬಣ್ಣ. ೬. ಕೆಂಪು ಬಣ್ಣ : “ಎಳೆದಳಿರುಂ ರೋಮ ನೇಗಿಲ ಈಚು 
ಪಚ್ಚೆ ವಿಪಂಚಿ ಬಾಲಂ ಪವಳ ಸಲೆ ಕೆಂಪಿದೆಂಟು ನಾಮಂ ಚಲುವಿಂ ರಾಜಿಪ 
ಪ್ರವಾಳಶಬ್ದಂ? (ನಾನಾಳಂ. ೩೮). [ಸಂ.] 
ಪ್ರವಾಸ (ನಾ). ೧. ಪರಸ್ಕಳಕ್ಕೆ ಹೊರಟು ಬರುವುದು; ಪರಸ್ಕಳದ 
ಪ್ರಯಾಣ, ಸಂಚಾರ : ತನ್ನೊಡವುಟ್ಟಿದರ್ಗಾದ ಪ್ರವಾಸಾಯಾಸಂ 
ಗಳ್ಗಂ ದೆಸೆಗಂ ಮನ್ಯು ಮಿಕ್ಕು ಬರೆ (ಕಂಶಘಾ. ೩-60 ವ) : ಹಿಂದೆ 
ಯಾರಣ್ಯಪ್ರವಾಸದಿ ಬಂದ ದೂರ್ವಾಸಾದಿ ಖುಜಗಳಿಗಂದು ತೃಪ್ತಿಯ 
ನೆಸಗಲೋಸುಗ (ಗಗಕಾ. 0-96) ; ಬಲು ಚಿನ್ನಾಗಿದೆ, ನಿಮ್ಮ ಪ್ರವಾಸದ 
ಏರ್ಪಾಟು ! (ಹಸುಹೂ- ೩೨೭). ೨. [ಕಾವೃವಿಕಾ] ವಿಪ ಕ್ರಲಂಭಶೃಂಗಾರದ 
ಪೂರ್ವಾನುರಾಗ, ಮಾನ, ಪ್ರವಾಸ ಮತ್ತು ಕರುಣಾತ್ಮಕವೆಂಬ 
ನಾಲ್ಕು ಬಗೆಗಳಲ್ಲಿ ಒಂದಂ; ನಲ್ಲನು ಸಂಚಾರದಲ್ಲಿರುವುದು: 
ಇನಿಯನಗಲ್ಲು ಪೋಗಿ ಪರಬೇಶದೊಳಿರ್ದಪನಾನುಮಿಲ್ಲಿ ಮಾವಿನ 
ತಳಿರ್ವಾಸಿನೊಳ್‌ ಪೊರಳುಶಿರ್ದಪೆನಾಗಳುಮಿಂತೆ. ನೀನುಮೆನ್ನನೆ ನಡೆ 
ನೋಡುತುಂ ನಭದೊಳಿರ್ದಪೆಯಪ್ಪದಟ್‌ಂದೆ ನಿನ್ನನಾನನುವಿಪೆನೆನ್ನ 
ಮೆಯ್‌ ಬಡವೊ ನಲ್ಲನ ಮೆಯ್‌ ಬಡವೋ ನಿಶಾಕರಾ-ಇದು ಪ್ರವಾಸಂ 
(ಕಾವ್ಶಾನ- 60೭) : ಪೂರ್ವಾನುರಾಗ ಮಾನಾಖ್ಯ ಪ್ರವಾಸ ಕರುಣಾತ್ಮಕ 
ವೆಂಬ ವಿಯೋಗಚತುಷ್ಟಯವಿಶಿಷ್ಟರಿಂ ಪ್ರಚ್ಛನ್ನ ಪ್ರಕಾಶ ಎಪ್ರಲಂಭ 
ಎದಗ್ಮರಿಂ (ವೇಳ. ೦9). [ಸಂ.3 
ಪ್ರವಾಸಕಥನ (ನಾ). ದೇಶ, ವಿದೇಶಗಳಲ್ಲಿ ಮಾಡಿದ ಪ್ರವಾಸವನ್ನು 
ಕುರಿತ ವಿವರಣಾತ್ಮಕವಾದ ನಿರೂಪಣೆ : ತನ್ನ ಪ್ರವಾಸೇಥನವನ್ನು 
ಬರೆದಿಟ್ಟು ಎಂಬತ್ತೆಂಟನೆಯ ವಯಸ್ಸಿನಲ್ಲಿ ಇಹಲೋಕಯಾತ್ರೆ ಮುಗಿಸಿದನು 
(ಪ್ರವಾಇ- 1, 0೩). [ಸಂ.3 
ಪ್ರವಾಸನ (ನಾ). ೧. ಪರಸ್ಮಳಕ್ಕೆ ಕಳಂಹಿಸಂವುದಂ ; ಊರಿನಿಂದ 
ಹೊರಗೆ ಕಳುಹಿಸಂವುದಂ. ೨. ದೇಶಭ್ರಷ್ಟನನ್ನಾಗಿ ಮಾಡುವುದು; 
ಗಡೀಪಾರು ಮಾಡುವುದಂ. ೩. ಕೊಲ್ಲುವಿಕೆ ; ವಧೆ: “ಮಾರಣಂ 
- * * ಪ್ರವಾಸನಂ . . . ಸಂಜ್ಞಪನಂ. ಈ ೨೧ ಕೊಲೆ” (ಹರಾಯು. 
೭4-೩೨೩) ; ಪ್ರವಾಸನಕ್ಕೆ (ಕೊಂದು ಹಾಕುವುದಕ್ಕೆ) ನಾನೊಪ್ಪುವುದಿಲ್ಲ 
(೪ ಕುಂ. ೦೦೦). [ಸಂ.7 
ಪ್ರವಾಸಪತ್ರ (ನಾ). (ಒಬ್ಬನು ಒಂದಂ ದೇಶದಲ್ಲಿ ಪ್ರಯಾಣ 
ಮಾಡಲು ಮತ್ತು ಹಾಗೆ ಮಾಡುವಾಗ ತಕ್ಕ ಸಂರಕ್ಷಣೆ ಪಡೆ 
ಯಂವ ಹಕ್ಕನ್ನು ಹೊಂದಿರಲಂ ಆ ದೇಶದ ನಿಯುಕ್ತಾಧಿಕಾರಿಯು 
ಕೊಡುವ) ಪ್ರವಾಸಾಧಿಕಾರಪತ್ರ ; ರಹದಾರಿ: “ಪ್ರವಾಸ 
ರಹದಾರಿ ; ಪ್ರವಾಸಪತ್ರ ; : ಪಾಸ್‌ ಪೋರ್ಟು” 
ಶತ್ರಿನಿ, ೬೦) ; ಸಾಮಾನುಗಳನ್ನು ತೂಕ ಹಾಕಿಸುವುದು, ಪ್ರವಾಸಪತ್ರ 
(“ಪಾಸ್‌ಪೋರ್ಟ್‌”) “ವೀಸಾ” ಮೊದಲಾದುವುಗಳನ್ನು ತನಿಖೆ 
ಮಾಡಿಸುವುದು ಇದರಲ್ಲಿ ವೇಳಿ ಹಾಗೂ ಹೀಗೂ ಕಳೆಯಿತು 
(ನಂಟರು. ೯೪) - [ಸಂ.] 
ಪ್ರವಾಸಮಂದಿರ (ನಾ). ಯಾತ್ರಿಕರು ಇಳಿದುಕೊಳ್ಳಲು ಮಾಡಿರಂವ 
ವಸತಿ : ಅವರು ಪ್ರವಾಸಮಂದಿರದಲ್ಲಿ ಇಳಿದುಕೊಂಡರು (ಕಶಪು. ೩-೩೩). 
[ಸಂ.7 
ಪ್ರವಾಸಕಥನದ ಬರವಣಿಗೆ: ನಮ್ಮಲ್ಲಿ 
ಪ್ರ ವಾಸ ಸಾಹಿತ್ಯ ಬಂದುದು ಈಚೆಗೆ (ಕೂರಿ) . [ಸಂ.3 
ಪ್ರವಾಸಿ (ನಾ). ಪ್ರವಾಸ ಮಾಡುವವನು ; ಯಾತ್ರಿಕ : ತಾನು ಕಂಡ 


(Pasa — port. 


೬೦೯೧ 


ಪ್ರವಾಹಿಕೆ 


ಪ್ರವಾಸಿಗಳನ್ನೂ ನಾವಿಕರನ್ನೂ ವಿಚಾರಿಸಿ ತಾನೆ ರಚಿಸಿದ ಆತನ ಗ್ರಂಥವು 
ಪ್ರತ್ಯಕ್ಷತಃ ತೀರ ನಿರ್ದುಷ್ಟವೂ ಅಲ್ಲ - . , ನಿಷೃೃಷ್ಟವೂ ಅಲ್ಲ (ರ್ರಾಎಂ. 
೬೦) ; ನಮ್ಮ ದೇಶಕ್ಕೆ ಬಂದು ಹೋದ ಪ್ರವಾಸಿಗಳ , . , ಕಥನಗಳನ್ನು 


ಹೇಳಿದ್ದಾಗಿದೆ (ಶ್ರ. 11. ೪; ಪ್ರಸ್ತಾವನೆ). [ಸಂ.] 


6 |ಪ್ರವಾಸಿಕೇಂದ್ರ (ನಾ). ಪ್ರವಾಸಿಗಳ ಆಕರ್ಷಣೆಯ ಮುಖ್ಯಸ್ಥಳ : 


15 |ಪುವಾಸಿಮಂದಿರ (ನಾ). ಇ 


20 


ಜಿ 
ಲಾ 


30 


85 


40 


ಪ್ರವಾಸೋದ್ಯಮ (ನಾ). ದೇಶ ವಿದೇಶಗಳ 


ನಂದಿಬೆಟ್ಟ ಪ್ರವಾಸಿಕೇಂದ್ರವಾಗಿದೆ (ರೂ). ಸಂ. 


ಪ್ರವಾಸಿಗ (ನಾ). - ಪ್ರವಾಸಿ: ಆ ವೃದ್ಧಿಯಲು ಎಣ್ಬರ್‌ ಪ್ರವಾಸಿ 


ಗರುಣ್ಬ ಸತ್ರಕ್ಕೆ ಕೊಟ್ಟ ಮೊದಲ್‌ ಗದ್ಮಾಣಮಿರ್ಪ್ಪತ್ತಯ್ದು (ಸಾ. 
x1-i, 93೩೪; 1064) : ಹದಿಮೂರು ಕಮ್ಮ ಗರ್ದೇಯಂ ಬಂದ 
ಪ್ರವಾಸಿಗರುಣ್ಬಂತಾಗಿ ಆಚಂದ್ರಾರ್ಕಸ್ತಾಯಿ ಮಾಡಿ (ಕೂ. 1೪, ೨೩-೨೦; 
1054); ದೇಸಿಗ ಪ್ರವಾಸಿಗಳ ಆಹಾರದಾನಕ್ಕೆ ಬಿಟ್ಟ ಸತ್ವಂ (ಎಳ. 7೭೩ 


ಕಿಳಾ೦- ೦೪-೦೪ ; 2060). [ಪ್ರವಾಸ - ಇಗ] 
ಪ್ರವಾಸಿಬಂಗಲೆ (ನಾ). = ಪ್ರವಾಸಮಂದಿರ : ಪ್ರವಾಸಿಬಂಗಲೆಯ 
. ಆಳುಗಳು ಕಾಫಿ ತಂದರು (ಹಸೂಹೊ.೩6೨)- [ಪ್ರವಾಸಿ 4 ಬಂಗಲೆ] 


ಪ್ರವಾಸಮಂದಿರ : ಆ ಊರಿಗೆ ಒಂದು 
ಮೈಲಿ ದೂರದಲ್ಲಿ ಲಕ್ಷಣವಾದ ಪ್ರವಾಸಿಮಂದಿರವಿದೆ (ಕಂಟರು- ೪೬); 
ಹರ್ಷವರ್ಧನ . . . ದೆ.ಶದಲ್ಲೆಲ್ಲ ಪ್ರವಾಸಿಮಂದಿರಗಳನ್ನೂ, ಬೌದ್ಧ ಸಂಘಾ 
ರಾಮಗಳನ್ನೂ ನಿರ್ಮಿಸಿದ್ದಾನೆ (ಶ್ರವಾಇ. 1, ೨೨೨). [ಸಂ.) 
ಜೀವನಪದ್ಧ ತಿ, 
ಸಂಸ್ಕೃತಿ, ನಾಗರಿಕತೆಗಳನ್ನು ಅರಿಯಲು ಅಥವಾ ವಿಹಾರಾರ್ಥ 
ವಾಗಿ. ಪ್ರೇಕ್ಷಣೀಯಸ್ಥಳಗಳಿಗೆ ಪ್ರವಾಸ ಮಾಡುವ ಜನರಿಗೆ 
ಅನಂಕೂಲಗಳನ್ನು ಒದಗಿಸಂವ, ಸಂಚಾರಕ್ಕೆ ಸಂಬಂಧಿಸಿದ ವ್ಯವಸ್ಥಿತ 
ವಾದ ಏರ್ಪಾಟು : ಅಭಿವೃದ್ಧಿ ಶೀಲದೇಶಗಳಲ್ಲಿ ಪ್ರವಾಸೋದ್ಯಮಕ್ಕೆ 
ಸರ್ಕಾರದಿಂದ ಹೆಚ್ಚು ಪ್ರೋತ್ಸಾಹ ದೊರೆಯಬೇಕು (649). [ಸಂ.] 


ಪ್ರವಾಹ (ನಾ). ೧. ಹರಿಯಂವಿಕೆ ; ಪ್ರವಹಿಸುವಿಕೆ: "ಓಘಃ, ಪ್ರ ವಾಹಃ 


. ರಯಃ ಈ ೬ ತೊಟ್‌ಯ ಹರಿಹಂ” (ಹಾಯು. ೦೦೦೨೪೩); 
ನವರೌಪ್ಯಕುಂಭಮೇ ನಾಕತರಂಗಿಣೀಪ್ರ ವಾಹದೆಎಳಿದೆ ಕಾಣಲಾದಪುದೆನಲ್‌ 
» ೬ ೬ ಪೊಳೆಯುತಿರ್ದುದು ಚಂಡಮರೀಚಿಮಂಡಲಂ (ಇಗ. ಆಲಿ. 
೨. ದಂಡೆಯ ನೈಸರ್ಗಿಕಮಿತಿಯನ್ನು ಅತಿಕ್ರವಿಂಸಿ ಹರಿಯುವ 
ಹೊನಲು ; ನೆರೆ : ದಕ್ಷಿಣದ ನದಿಗಳು ಆಳದಲ್ಲಿ ಹರಿಯುವುದರಿಂದ 
ಪ್ರವಾಹದ ಅಪಾಯವೇನೋ ಕಡಿಮೆ (350. ೨೩). ೩. ಎಡೆ ಬಿಡದಿರು 
ಎಕೆ ; ಅವಿಚ್ಛಿನ್ನವಾದ ಮಂನ್ನಡೆ : “ಪ್ರವಾಹಃ, ಪ್ರವೃತ್ತೀ-ಅವಿ 
ಚ್ಛನ್ನವಾಗಿ ಹರಿಯುವ ನೀರು ಮುಂತಾದವುಗಳ ಪರಂಪರೆ, ಪ್ರಸರಿಸುತ್ತಾ 
ಇರುವುದು” (ಸಿ್ಮಾಂತಿ. ೩೬೦). ೪. ಒಂದಂ ನರಕದ ಹೆಸರಂ ; ನಾದ 
ಪ್ರವಾಹ ರುಕ್ಷಸುಪ್ರವಾಹ ಮೇಷವೆಂಬೈದು ಮಂತ್ರಿನರಕಂಗಳ ಮಧ್ಯದಲ್ಲಿ 
ಚಂಡವಿಂಬರಸುನರಕವಿಹುದು (ನೀಳ. ೦೩೨) - [ಸಂ.) 


ಪ್ರವಾಹಿ (ನಾ). ಹರಿಯಂವಂತಹುದಂ ; ದ್ರವ: ಘನ, ಪುವಾಹಿ, 


ವಾಯುರೂಪ ಈ ಮೂರು ರೂಪಗಳಿಂದ ಪದಾರ್ಥಗಳು ಕಣ್ಣಿಗೆ 
ಬೀಳುತ್ತವೆ (ಮುಂಬ. 2-೫೦). [ಸಂ. ಪ್ರವಾಹಿನ್‌] 


ಪ್ರವಹಿಕೆ (ನಾ). ಅತಿಸಾರದಲ್ಲಿ ಒಂದು ವಿಧ : ವಾಯುವಿನಿಂದ ಮಲ 


ಶ್ಲೇಷ್ಮ ರಕ್ತಂಗಳು ಕೆಲನಾಗುತ್ತಿ ರಲಾಗಿ ಮಲವಿಲ್ಲದೆ ನೊರೆಸಹಿತ ಬರೀ 
ನೀರೇ ಸುರಿವುದು ಅದು ಪ್ರವಾಹಿಕೆ ಎನಿಸಿಕೊಂಬುದು, ಭಾಷೆಯಲ್ಲಿ 
ಇದನೇ ನೀರಕೊಂಬು ಎಂಬರು. ಅದಕ್ಕೆ ಎಣ್ಣೆ, ತುಪ್ಪ, ಮೊಸರು, 
ಜೇನುತುಪ್ಪ, ಶುಂಠಿ, ಖಂಡಸಕ್ಕರೆ, ಇಷ್ಟನೂ ಸಮಾಂಶವಾಗಿ ಕೂಡಿಸಿ 
ಕೊಡಲು ಆ ಕ್ಷಣದಲ್ಲಿ ಪ್ರವಾಹಿಕೆ ಪರಿಹರವಹದು (ವೈರ್ಮಸಾ. 1»35೩)- 


[ಸಂ. ಪ್ರವಾಹಿಕಂ) 


ಪ್ರವಾಹಿನಿ 


ಪ್ರವಾಹಿನಿ (ನಾ). ನದಿ; ಮಹಾಪ್ರ ವಹಿನೀಸಲಿಲಸಮ್ಮಿಶ್ರಕರ್ಪೂರದಳ 
ಬಹುಳಕಾಂತಿದಂತುರಿತ ಚಂದ್ರಕಾಂತಕಲಶಂಗಳಿಂ , . . ಮನಂಗೊಳಿಪ 
ದೇವಪೂಜಾಗೃಹಮಂ ಪೊಕ್ಕು (ತುರಾನೂ- ೦೨-3 ಠ). [ಸಂ, ಪ್ರವಾಹಿನೀ) 
ಪ್ರವಾಹಿಸು (ಕ್ರಿ). ಹರಿ; ಪ್ರವಹಿಸಂ: ಪರಮನೆರ್ಜೆ ಕಟ್ಟನೆ ಕರಗಿ 
ಮೇಣ್ಬವಾಹಿಸಿತೆೊಯೆನೆ ಗಂಗೆ ಕಂಗೊಳಿಸಿತು (ಶದ್ಮರಾ. 0೩-೩೦) ; 
ಅಡಿಗಡಿಗೆ ಹತ್ತು ಸಾವಿರಲಕ್ಷಕೋಟಿಗಿಮ್ಮಡಿಯಾಗಿ ವೆಚ್ಚ ಪ್ರವಾಹಿಸಿ . . - 
ಜಲಮಯವಾಗಲು (ಉಪ್ರ. ೪-೨೪) ; ಕಾವೇರಿಯು . . . ಪ್ರವಾಹಿಸಳು 


(ಕೀತರ. ೨೩-೩೦)- [ಪ್ರವಾಹ 4- -ಇಸ್ಕು) 
ಪ್ರವಾಳ "ಪ್ರವಾಲ' ನೋ. 
ಪ್ರವಾಳಮಣಿ (ನಾ). ೧. ಒಂದು ಬಗೆಯ ರತ್ನ; ಹವಳ, 


೨. [ಕಾಮಶಾ] ಒಂದಂ ವಿಧವಾದ ದಂತಕ್ಷತ ; ರಾಗೋಪಗೂಢ 
ಅಂಕುಲಯಾನಕ ಪ್ರವಾಳಮಣಿ . . . ವಶ್‌ಹಚರ್ವಿತಮೆಂಬಷ್ಟವಿಧ 
ರದನಕ್ಷತ ಲಾಕ್ಷಣಿಕರಿಂ (684. ೦೮) ; ಆ ಎಡಗಲ್ಲದಲ್ಲಿ ಪಲ್ಲು ತುಟಿಯ 
ಎರಡರ ಶೇಷಯೋಗದಿಂ ಅಡಿಗಡಿಗೆ ಒಂದೇ ಅವನಲ್ಲಿ ದಂತಕ್ಷತ ಮಾಡು 
ಕ್ತಿರಲು ಅಭ್ಯಾಸಸಾಧನೆಯಿಂ ಪ್ರವಾಳವಂಣಿ' ಎಂಬುದಹುದು (ಕಾಮಾ. 
೨೨೪). [ಸಂ. ಪ್ರವಾಲಮಣಿ] 

ಪ್ರವಿಕಸಿತ(ಗು). ಚೆನ್ನಾಗಿ ಅರಳಿರಂವ ; ವಿಕಾಸವಾದ : ಪ್ರವಿಕಸಿತಾಂ 
ಬುಜವನಮಂ ಸವಿಶೇಷಂ  ಪೋಲ್ಲುಮೆಂಗೆ ವಾಕ್ಕೋಪಮೆಯಂ 
(ಕಂ. ೩-6೨) - o-] 

ಪ್ರಎಖ್ಯಾತಿ (ನಾ). ಬಹಳ ಪ್ರಸಿದ್ಧಿ ; ಅತಿಖ್ಯಾತಿ : “ಎಶ್ರಾವಃ, ಪ್ರವ 
ಖ್ಶಾತಿಃ-೨ ಅಧಿಕವಾದ ಪ್ರಸಿದ್ಧಿ, ಹೆಚ್ಚಾದ ಹೆಸರುವಾಸಿ” (ಸಿದ್ಧಾಂತಿ. ೩೬೨) - 

(ಸಂ.] 

ಪ್ರವಿಘಟನ (ನಾ). ಸೀಳಂವುದು : ಕುಟಿಲಪರಸಮಯಕ್ರಿಯಾಪ್ರ ಎಘಟನ 
ಧೇವರ ದಾಸಿಗಳ ತತ್‌ಪಟುಕರಸ್ಥಳಘಟಿತಮಾಗಿ ಪ್ರಭವಿಸುತಮಿರಲು 
(ಅತತ್ರ- ೩೦-೬೨) - [ಸಂ.] 

ಪ್ರವಿಚಾರ (ನಾ). ೧. ಗೌರವ. ೨. ಬಗೆ; ರೀತಿ. ೩. [ಜೈನ] 
ಇಂದ್ರಿಯಸಂಖಾನುಭವ : "ಕಾಯಪ್ರವಚಾರ'; 
ಪರಾ. (ಸೆಂ.] 

ಪ್ರವಿತತ (ಗು). ಹರಡಿದ ; . ವ್ಯಾಪ್ತವಾದ : ಪ್ರವಿತತ ಪುಣ್ಮೋ 
ದಯದಿಂ ಭುವನಸ್ತುತಸುಕೃತಿಯೆನಿಪ ಕುವಳಯಕಮಳೋತ್ಸವಕರ 
ಫೆನಿಪೀ ಸ್ವಾಮಿಗೆ ಸುವಿಧಿವೆಸ೦ ಪುಷ್ಪದಂತವೆಸರನ್ವರ್ಥಂ (ಪೃಶ್ತಪ್ರ. 
0೨-೩4) ; ಭವಭವದಂಘ್ರಸ್ಮರಣಮಿದವಿರತಮಿರ್ಕೆವಂಗೆ ನಿನ್ನ ಗಣಮುಂ 
ನೀನುಂ ಪ್ರವಿತತಸುತುಮಿರ್ಪುದು (ಕೃತಂ. 6-೬3). [x8] 

ಪ್ರವಿದಾರಣ (ನಾ). ೧. ಸೀಳಂವಿಕೆ ; ಒಡೆಯಂವುದು. ೨. ಕಾಳಗ; 
ಯಂದ್ಧ : “ಸಂಗ್ರಾಮ . . . ಪ್ರವಿದಾರಣಂ . . - ವಿಗ್ರಹಃ -ಈ 
೩೫. -ಕಾಸಿಗಂ” (ತಳಾಯು. ೭೩-೨೪೪). [ಸಂ.) . 

ಪ್ರವಿದಿತ (ಗಂ). ಚೆನ್ನಾಗಿ ತಿಳಿದ: ಪ್ರಸಿದ್ಧ ವಾದ : ಇವು ಕಾಳಿಂಗಾ 
ಭಿಧೇಯಪ್ರ ವಿದಿತಮವು ಕಾಂಭೋಜ ಬಾಹ್ಲೀಕದೇಶೋದೃವಮಶ್ವಂ 


ರಾಶಿಯಾಗಿರ್ದಷುವು (ಉರಂಳ- 63೬) ; ಪ್ರವದಿತಕೌಶಿಕಪಾದಂ 
ದಿವಿಜಾಶಾಶಿಖರಿ ತಿಖರತೇಖರನಾದಂ (ತಂಕಕೂ. ೬೮-೦೪). [೫9.7 
ಪ್ರವಿನಾಶನ (ನಾ). ಸಂಪೂರ್ಣವಾದ ನಾಶ: ಘನಮಿಥ್ಮಾತ್ವದವಾನಳ 


೬೦೯೨ 


15 


“ಪ್ರವೀಚಾರ' | 


ಪಿನದ್ಮಜೀವಕ್ಕೆ ದೃಷ್ಟಿಮೋಹಪ್ರವಿನಾಶನೆಮಿಲ್ಲದಂದು . ಪುಟ್ಟದು ಮನ[ 


ದೊಳ್‌ ಸ್ವರ್ಮೋಕ್ಷಸಾಧನಂ ಸಮ್ಮಕ್ತ ಯಂ (ಅಂತೆ. ೩-5೨). [ಸಂ.7 
ಪ್ರವಿಪುಳ (ಗು). ಹೆಚ್ಚಾದ ; ಬಹಳವಾದ : ಪ್ರ ಎಪುಳಲಕ್ಷ್ಮೀನಂದನಂ 
* * ಪ್ರಾಪ್ತಮಹಾರ್ದಿನಮಪ್ಪುದಉಿಂದವನಿಪ ಭವದಾಜ್ಞೆವೊಲಿದಲಅ 
ಶನಕವೇದಿಕೆಯೆಸೆಗುಂ (ಜಾರ್ಶ್ವಪು- ೪-೪)- [೫9. ಪ್ರ ಎಪುಲ) 


ಪ್ರವಿವೇಕ 


ಪ್ರಎಭಕ್ತ (ಗು). ಬೇರೆಯಾದ ; ಪ್ರತ್ಯೇಕವಾದ : ಅವಅ ವಿಪರ್ಯಯ 

ವೃತ್ತಿ ಪ್ರವಿಭಕ್ತವಿಕಲ್ಪಮಕ್ಕುಮುತ್ತರಮಾರ್ಗಂ (೪6ರ. ೨-೩೩). [ಸಂ,] 

ಪ್ರವಿಭಗ್ನ (ಗಂ). ಚೆನ್ನಾಗಿ ಮುರಿದ ; ಬಹಳವಾಗಿ ತಂಂಡಾದ : 
ಅದು ಮದದಂತಿದಂತಮುಸುಲ ಪ್ರವಿಭಗ್ನಮಹಾಮಹೀರುಹಾಸ್ಪದಂ 
(ಹರಾ. a-00). Wo.) 


ಪ್ರವಿಭಾಗ (ನಾ). ಭಾಗ; ಪಾಲು: ಎಸೆದಿರೆ ಲೋಕವಿಭಾಗಪ್ರಸರ 
ಪ್ರವಿಭಾಗಮಂ ಸವಿಸ್ತರ ಮಭಿವರ್ಣಿಸಲಸಧಳಂ (ಸುಳುಮಾ. 00-90) ; 
ಯೋಗಂ ಪಲವುಮಲಂಕೃತಿಗಾಗಿರೆ ಸಂಶ್ಲೇಷಮೆಂಬುದನ್ವರ್ಥಗತಂ 
ಯೋಗಮುಮಂಗಾಂಗಿಪ್ರಎಭಾಗಂ ಸಮಕ್ಷಕಮೆಂದೆರಟಕ್ಕಿ ಅನಕ್ಕುಂ 


(ಉದಾನ, ೭೭೦). [ಸಂ.7 

ಪ್ರವಿಭಾಸಿ (ನಾ). ಬಹಳವಾಗಿ ಪ್ರಕಾಶಿಸಂತ್ತಿರುವವನಂ ; ತೇಜಸ್ವಿ: 
ಗಂಧೇಭಕಂಧರಬಂಧಪ್ರವಿಧಾಸಿಯಪ್ಪರಿಗನಂ ಕಾಣುತ್ತೆ ಕಣ್ಣೋಲ್ಡು 
(ಶಂತಳಾ. 9-೩6). [ಸೆಂ- ಪ್ರವಿಭಾಸಿನ್‌] 

ಪ್ರವಿಮಲ, ಪ್ರವಮಳ (ಗಂ). ೦. ಬಹಳ ಪರಿಶುದ್ಧ ವಾದ, ನಿರ್ಮಲ 
ವಾದ : ಪ್ರವಿಮಲಮತಿಗನಿತುಂ, ರಾಜವಿದ್ಯೆಗಳ್‌ ನೆಡಕಿಯವಮಲಕೀರ್ತಿಗೆ 


ದಶದಿಗ್ವಿವರಂ ನೆಂ*ಯವು (ಕಾಂಠಿತ್ರ, 3-8) ; ಪ್ರವಿಮಲರುಚಬಂಬಂ 
ವರ್ಧಿತೋದ [ನ್ಮನೋಜಂ .. .' ಮೂಡಿದಂ ಪೂರ್ಣರಾಜಂ ' (ಉರಗ 
90-00). ಪ್ರವಿಮಳ : ೧. ಪ್ರವಿಮಳಜಿನಶಾಸನದಿಂ ವಪವಿತ್ರಮೆನೆ 


ಮಾಡಿ (ಸಮಶ. ೧-೪೪)- (ನಾ). ೨. ಬಹಳ ಪವಿತ್ರನಾದವನಂ:; 

ಪ್ರುಎವಂಳೆನಶಿಸ್ವತಂತ್ರಂ ಭವಮೃತಿಸಂಸಾರಕರ್ಮರಹಿತಂ (ವೃಷವಿ, ೩೩೬೬) -- 
[ಸಂ.) 

ಪ್ರವಿಮಳ “ ಪ್ರವಿಮಲ' ನೋ. 

ಪ್ರವಿರಳ (ಗು). ೧. ಅಪರೂಪವಾದ ; ದಂರ್ಲಭವಾದ 
ವಾದ : « ಪ್ರವಿರಳಮಣಿ : ಪರಾ. [ಸಂ. ಪ್ರವಿರಲ] 

ಪ್ರವಿರಳಮಣಿ (ನಾ). ಅತ್ಮಂತ ದುರ್ಲಭವಾದ ಮಣಿ ; ಅಪರೂಪ 
ವಾದ ರತ್ನ ಪ್ರಎರಳವಂಣಿಯಿರೆ ವರ್ತಿಯುನವಎಿರಳಗುಣಸಹಜಕವಿಯ 
ಕಾವ್ಕಮದಿರೆ " ಬಲ್ಲವರಿತರಕಾವ್ಯ ವಂಂ ಮಾಡುವನ್ನರಾರ್‌ ಕರ್ಣಹೃದಯ 
ನವಭೂಷಣಮಂ (ತಾರ್ಕತ್ಯ- ol: [ಸಂ. ಪ್ರವಿರಲಮಣಿ] 

ಪ್ರಎಲಿಪ್ತ (ಗಂ). ಅಂಟಿಕೊಂಡ ; , ಅಂಟಿದ: ದಿಎಜೇಂದ್ರಮಾತೆ 
ದೇವಾಂಗವಸ್ತದಿಂ ತೊಡೆದಳಾ ಜನಾರ್ಭಕದೇಹಪ್ರ ವಿಲಿಪ್ತಸ್ನಪನಪಯೋಲವ 
ಮಂ ನೀರಂಜಿಪಂತೆ ರತ್ನಮನಾಗಳ್‌ (ಮುಳು. ೦೩-4). [ಸಂ.7 
ಪ್ರವಿಲೀನ (ನಾ). ಲೀನಗೊಳಿಸಂವುದಂ ; ಒಳಸೇರುವಂತೆ ಮಾಡು 
ವುದಂ : ದಿವಸಕರನುದಯಗಿರಿಶಿಖರವಿಶೇಷಛೂಹಣಂ ತಮೋರಿಪುಬಳಮಂ 
ಪ್ರವಿಲೀಿನಂ ಮಾಡಿದನವವಯವದೊಳ್‌.' ತಾರಾವಿತಾನತೇಜಮನಲೌದಂ 
(ಕಾಕಾ, ae). [ಸಂ.] 

ಪ್ರವಿಲೋಷು (ನಾ). ವಿರುದ್ಧಕ್ರಮ ; ಪ್ರತಿಷೇಷ : 
ಕ್ರಿಯೆ” ಪಠಾ. [ಸಂ.] 

ಪ್ರವಿಲೋಷುಕ್ರಿಹಿ (ನಾ). (ವ್ಯಾಕ] ವಿರಂದೃಕ್ರಿಯೆ ; ಪ್ರತಿಷೇಧ 
ಕ್ರಿಯೆ ; ನಿಷೇಧಕ್ರಿಯೆ : ಅವಕರಿಸಿರ್ಕುವುದುಳ್ಳಾ ತುವಿನ ಕಾರಕ್ಕೆ 
ಣತ್ಯಮಂಮಗೆ ಟುಕಾರಂ ಪ್ರವೆಲೋಮಕ್ರಿಯಗದುವೆಂದವಂದು 
ಬಂದಿರ ಮುದುಗಮುವುಗಂ 'ಪ್ರಚುರೆಂ (8ಕುಕ- ೨೫). "ವಿಲೋಮ 
ಕ್ರಿಯೆ' ಪರಾ [ಸಂ. ಪ್ರವಿಲೋಮಕ್ತಿ ಯಾ] 

ಪ್ರವವೇಕ (ನಾ). ೧. ಅತಿಶಯವಾದ ಜ್ಞಾನ. ಎವೇಕ : ಲೋಕ 
ವೈದಿಕಮುಖ್ಯಸಕಲಕಲಾಕುಶಲರಾದರು ಧನುಃಪ್ರವಿವೇಕನಿಪುಣರನಅಸುತ್ತಿ 
ದ್ವನಿ ಮತ್ತೆ ಗಾಂಗೇಯ (ಕುಬ್ಮಾಳ. `೬-೨೦). ವಿ. ಪೂರ್ಣವಾದ 
ಏಕಾಂತ. (ಸಂ. 


ನ್‌ ಶ್ರೇಷ್ಠ 


"ಪ್ರವಿಳೋಷ 


ಪ್ರವಿಪ್ಪ ೬೦೯೩ ಪ್ರವೃತ್ತಿ 
ಹಪ್ರಎಷ್ಟ (ಗಂ). ೧. ಪ್ರವೇಶಿಸಿದ; ಒಳಗೆ ಹೋದ. .(ನಾ). ೨.| (ಪ್ರವೀಣೆ (ನಾ). ಪರಿಣತೆ; ನಿಪುಣೆ : ತನ್ನೊಳಿಂತು ಪೋಲಿಸುವೊಡೆ 


ಒಳಗಿರುವುದಂ ; ಸೇರಿರುವುದು: ರಾಜಧಾನಿ ಉಬ್ಬಿ: ಗವೊಳಲ ಪೋಲಿಸಲ್ಕೆ ದೊರೆ ವೀಣೆಯನಾ ಸುರತಪ್ರವೀಣೆಯಂ (60. ೨-೭; 
ಪ್ರವಿಷ್ಟಂ ವಂಕನೆವೂದ್ರದ ಶ್ರೀಮತ್ಸಾಧೊರೆ (೪೪೪. ೦೬-೩-೨೫; ಅವಳು ಸಂಗೀತದಲ್ಲಿ ಪ್ರವೀಣೆ (ರೂಂ). [ಸಂ. ಪ್ರವೀಣಾ) 
1386) - ೩. ತಲ್ಲೀನನಾದವನಂ: ರಾಮಭಟ್ಟಾರಕರೆಂತುಮಸ್ಸಲಿತಚಿತ್ತದಿಂ ಪ್ರವೀರ (ಗು). ೧. ಪರಾಕ್ರಮಶಾಲಿಯಾದ : “ಪ್ರವೀರಪುರುಷ' 
ಶುಕ್ಲಧ್ಕಾನಪು ವಿಷ್ಟರಾಗಿ (ಕಂರಾಶೂ.' ೦೬-೬೬ ರ). Mo.) 5 ಪರಾ, (ನಾ). ೨. ಶೂರ ; ವೀರ; ಪರಾಕ್ರಮಿ : ನಿಸ್ಸಹಾಯ 
ಪ್ರವೀಚರಣ (ನಾ). - ಪ್ರವಿಚಾರ ೩ : : ಒಯ್ಯದೆ ಪೊಯ್ಯದೊಂದು ಸಾಹಸೋತ್ಕೀರ್ಣ ಮಹಾಹವಾರ್ಣವ ಪ್ರವೀರಪ್ರಾರಬ್ಭಾರಭಟೀ 
ಪುರುಡಪ್ಪದ ಚುಂಬಿಸದಿಂಪು- ದೇವಿಯರ್‌ ಮೆಯ್ಮಳವಾರೆ ಕೂಡಿಸದ ಸಮುದ್ಧಟಕಥೆಗಳನೆ ಕೇಳಲುಂ (60 ಫು. 6-೩೨೮): ಬಗೆಯದೆ ದಾನವಾಧಿಪನ 
ಕೂಟದ ಸಂತಸಮುಂಬಿವೆಲ್ಲಮಾರಯ್ಕೆ ಮನಃಪ್ರವೀಚರಣದಿಂ ಸಮಸಂದು ದೋರ್ಬಲಮಂ ಖಚರಪ್ರವೀರರಂ. ಬಗೆಯದೆ (ಕಂಕಾಮಾ. 00-049). 
ಜಿತಾರ್ಥವೃತ್ತಿ ತಳ್ಳೊಯ್ಕೆ ಮನೋಜಕೇಳಿಗಮರಂ ತಣಿದಂ ಸುರತೋಪ ೩. ಶೆ ಶ್ರೇಷ್ಠ ಪುರುಷ : ಉತ್ತಮಪುರುಷ. [೫0.7 
ಭೋಗದೊಳ್‌ (ಕಂಠ್ರಫಿ- ೯೩8). ಈ ಇದಂ ಛಂದಸ್ಸಿಗಾಗಿ ಮಾಡಿ | ಪ್ರವೀರಪುರುಷ : (ನಾ). ಪರಾಕ್ರಮಿಯಾದವನಂ ; ವೀರಪುರುಷ : 
ಕೊಂಡ ರೂಪ. (« ಸಂ. ಪ್ರವಿಚರಣ) ವಿವಿಧಾಯುಧಪೂರ್ಣಂಗಳ್‌ ಪ್ರವೀರಪುರುಷಪುತಿಖ್ಠ ತಂಗಳ್‌ . . . 
ಪ್ರವೀಚಾರ (ನಾ). * ಪ್ರವಿಚಾರ ೩; ಕ ಕಾಯಪ್ರವೀಚಾರವೂ ರಥಂಗಳ್‌ (೪೦ಫು. ೦೦-೩೨). (ಸಂ.] 
ಸೇರಿದಂತೆ ಸ್ಪರ್ಶಪ್ರವೀಚಾರ,  ರೂಪಪ್ರವೀಚಾರ, ಶಬ್ದ| |ಪ್ರವುಡ, ಪವುಡ, ಪ್ರಹಂಡ (ನಾ). ೧. ನಿಪುಣ; ಪ್ರೌಢ: ಗವುಡನೊಳ್ಳು 
ಪ್ರವೀಚಾರ, ವನಃಪ್ರವೀಚಾರಗಳಿಂದಂ `ಪ್ರವೀಚಾರಷಳಂ ಐದು ಹಗೆತನವು ಕಿವುಡನೊಳು ಏಕಾಂತ ಪ್ರವುಡನೊಳು ಮೂಢನುಪದೇಶ 
ಬಗೆ. "ಇವುಗಳಲ್ಲಿ ಕಾಯಪ್ರವೀಚಾರವು ' ಈಶಾನಕಲ್ಪದವರೆಗೂ |1| ಹಸಿದೆದ್ದು ತವುಡು ತಿಂದಂತೆ (ಸರ್ಶ೩- ೦೩೪೨). ವಿ. (ಕಾಮಶಾ] ರತಿ 
ಇರುತ್ತದೆ. ಇಲ್ಲಿನ ದೇವತೆಗಳು ಮನಂಷ್ಕರಂತೆ ಸ್ತ್ರೀವಿಷಯ ಶಾಸ್ತ್ರದಲ್ಲಿ ಚತುರನಾದವನು : ಕೊಡಬಲ್ಲಂಗೆ ದರಿದ್ರಮಂ ಪ್ರವುಢ 
ಸುಖವನ್ನು ಅನುಭವಿಸುವರು. ಮುಂದೆ ಸನತ್ಕುಮಾರ, £ ಡೆ] ಗಂ ಮೂಢಾಂಗನಾಲಾಭಮಂ , . , ನೀಡುವಂ ಸುಡು ಪಾಪಿಷ್ಮನ 
ಮಾಹೇಂದ್ರಕಲ್ಪಗಳ ದೇವತೆಗಳು ದೇವಾಂಗನೆಯರ ಸ್ಪರ್ಶಮಾತ್ರ ಬೊಮ್ಮನಂ (ಸೀರೀಕ- ೬ಲಿ.' ಪವುಡ : ೧. “ಪವುಡ (ಪಹುಡ) - 
ದಿಂದಲೇ ಇಂದ್ರಿಯಜನಿತಸುಖವನ್ನು ಹೊಂದಂವರು. ಬ್ರಹ್ಮ ಪ್ರೌಢ ಬಲ್ಲಿದ” (ಕರ್ಕಳೋ. ೨೫). ಪ್ರಹುಡ:; ೨. ಪುರುಷಪ್ರಹುಡನು 
ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಠಕಲ್ಪಗಳ ದೇವತೆಗಳು. ೨0, ವಾವನೆಂದರೆ ಸುರಸ ನಡವಳಿಯಿಂದ ತಿಳಿವರು (ಕಳ್ಕೋಳೆ. ೪-೪). 
ದಿವಾ ಂಗನೆಯಂರ ಶೃಂಗಾರವಿಲಾಸದ "ವೇಷಗಳ ಅವಲೋಕನ [ಆಸಂ. ಪ್ರೌಢ] 
ಮಾತ್ರದಿಂದಲೇ ಇಂದ್ರಿಯಜನಿತಸಂಖವನ್ನು ಹೊಂದುವರು, ಪ್ರವುಡೆ (ನಂ). ೧. ಚತುರೆ ; ಪರಿಣತೆ : .ಡವುಡೆ ಜೇಗಟಿ ಮಲಹರಿಯ 
ಶುಕ್ರ, ವಹಾಶುಕ್ರ, ಶತಾರೆ, ಸಹಸ್ರಾರಕಲ್ಪಗಳ ದೇವತೆಗಳು ಜಾಡಿಸಿಕೊಂಬ ಪ್ರವುಡೆಯರಿರ್ದರು (ಕೋಶಕ. ೨೦-೩೪). ೨. [ಕಾಮಶಾ] 
ದೇವವನಿತೆಯರ ಮಧುರಸಂಗೀತ, ಮೃದುಲಲಿತವಾದ ನಗಂ ರತಿಶಾಸ್ತ್ರನಿಪುಣೆ ; ಎದಗ್ಗೆ : ಪ್ರವುಡೆ ಬಲುಬುದ್ಧಿ ಪೇಳಲು ಬಾಲೆ 


ಹಾಗೂ ಭೂಷಣಗಳ ಧ್ವನಿಯಂ ಶ್ರವಣವಾತ್ರದಿಂದಲೇ ಇಂದ್ರಿಯ ಯಂದಾಟುಭುಜವಾಗೆ ಹಿಗ್ಗಿ (ಕಂಠಂ. ೩-098). [ಸಂ ಪ್ರೌಢಾ? 
ಜನಿತಸಂಖವನ್ನು ಹೊಂದುವರು. ಆನತ, ಪ್ರಾಣತ, ಆರಣ, ಪ್ರವೃತ್ತ (ಗು). ೧: ತೊಡಗಿದ ; ಪ್ರವರ್ತಿಸಿದ. (ನಾ). ೨. ಪ್ರವ 


ಅಚ್ಯುತಕಲ್ಪಗಳ ದೇವತೆಗಳು ಸಂರಾಂಗನೆಯರನ್ನು ಹೊಂದುವ ರ್ತಿತವಾದುದು : ಎಲ್ಲಿದಳೊ ಭಾನುಮತಿ , , . ಎನ್ಲಿತ್ತೊ ಗೀತವಾದ್ಕಂ 
ಮನಃಸಂಕಲ್ಪಮಾತ್ರದಿಂದಲೇ ಇಂದ್ರಿಯಜನಿತಸುಖವನ್ನು ಸಲ್ಲಲಿತವಧೂಜನಪ್ರ ವೃತ್ತಂ ನೃತ್ತಂ೦ (ಗರಾಯು. 8-೪೩). ಹ. ಉಪ 
ಹೊಂದುವರು: -ಪ್ರವೀಚಾರಮೆಂಬುದು ವೇದನಾಪ್ರತೀಕಾರಂ (ಶಕ್ತ ತ್ರೆ: ಯೋಗವಾದುದಂ : ದ್ರಾವಿಡ ಎಂಬ ಈ ಹೆಸರು ಹಳೆಯದಾದರೂ 
904): ಪುರುಷಂ ' ತನ್ನೊಳೊಡರ್ಚಿಶಿರ್ಪ ಎಳಸದ್ರೂ)ಪಪ್ರವೀಚಾರ 40 ಈಗಿನ ಅರ್ಥದಲ್ಲಿ ಅದು ಹೊಸದೇ. ಈ ಶಬ್ದ ಮಹಾಭಾರತದಲ್ಲಿ ಒಂದು 
ಮುಂ ಸುರಲೋಕೆಸ್ಥಿ ತಿ ಬೇಜದೊಂದೆನಿಸಿದತ್ತಾ ಕಾಂತೆಗಾ ಗರ್ಭದೊಳ್‌ ಪ್ರಾಂತದ ಹೆಸರಾಗಿ ಪ್ರವೃತ್ತವಾಗಿದೆ (ಕಮ್ಮುಕು. ೧). ೪. ತೊಡಗಿ 
(೫ಂದ್ರ ಭ್ರ. ೦೨-೨೪)-. “ಕಾಯಂಪ್ರವೀಚಾರ' ಪರಾ. [ ಎಸಂ. ಪ್ರವಿಚಾರ] ದವನು ;.: ಆರಂಭಿಸಿದವನು : ಅಸಮರಸವತ್ತಾಂಡವಾರಂಭಣಕ್ಕಾರ 
ಪ್ರವೀಣ (ನಾ). ೧. ಕುಶಲ; ಪಲಟತೆ ; ನ ಒವುಣ : “ ಚತುರಃ . . . ಭಟೀವೃತ್ತಪ್ರವೃತ್ತಂ ಸುರಪರಿವೃಢನೊಲ್ಹಾಡಿದಂ ಭಕ್ತಿಯಿಂದಂ 
ಪ್ರವೀಣ -ಈ ೧೧ ಬಲ್ಲವಂ” (ಶಠಾಯು.88-060); ದಿವಸೇಂದ್ರಂ (ಕಾಂತಿತು. ೧೦-೬೨) : ವಿವೇಕಹೀನೆರಂತೆ ಆತ್ಮಘಾತಕ್ಕೆ ಪ್ರವೃತ್ತನಾಗಬೇಡ 
ಕನ್ನೆಯೊಳ್‌ ಕೂಡಿರೆ ಲಿಏಗಣಿತಾಲೇಖ್ಕಕಾವ್ಶಪ್ರವೀಣಂ (ಶಾಕತಿ. ೦೭-೦೬); || (ಕೃತಕ್ಕೆ ೪). [ಸಂ.] 
ಅವನು ಕಂದುಕಾಗಮ (A ೬1nd 08 2010) ಎಂಬ ಆಟದಲ್ಲಿ ಪ್ರವೀಣ| [ಪ್ರವೃತ್ತಿ (ನಾ) - ೧. ನಡೆ; ಓಟ; ಹರಿವು; ಗತಿ. ೨. ಪ್ರಾರಂಭ; 
ನಾಗಿದ್ದನೆಂದು ಉಲ್ಲೇಖಿಸಿದೆ (೫೬ಸ. ೦೨); ಸಸ್ಯಶಾಸ್ತ್ರದ ಪರಿಚಯವಿಲ್ಲದ ಉಪಕ್ರಮ. ೩. (ಐಹಿಕಜೀವನದಲ್ಲಿ ತೋರುವ) ಆಸಕ್ತಿ, _ 
ವರು ಈ ಕಾರ್ಯವನ್ನು . . . ಒಣಸಸ್ಮಸಂಗ್ರ ಹಾಲಯಗಳಿಗೆ ಕಳುಹಿಸಿ, ಅಭಿಲಾಷೆ : ಇಂತೀ . ಪ್ರಕಾರದಿಂ ಷಟ್ಟ ಎಲಿಬುಹ್ಮವು ನಿರಂತರಂ ಸ ಷ್ಟಿ 
ಅಲ್ಲಿರುವ ಪ್ರವೀಣರಿಂದ ಮಾಡಿಸಬಹುದು ಓಹಸುತೊ. ೦೨೭). ವಿ. ಒಬ್ಬ ಮಾರ್ಗದೊಳುಂ. ಪ್ರವೃತ್ತಿ ಮುಖಮಂ  ತಳಿವುತ್ತೈಕ್ಕಾದಿಭಕ್ತಾಂತ 
ದೇವತೆಯ ಹೆಸರಂ : ಮಕರಧ್ವಜ ನಳಕೂಬರ ಜಯಂತ ಅನಿರುದ್ಧ ಸ ವಂಗಿಪ್ಪುದದುವೆ ಸಂಕ್ಷೇಪದಿಂದ (0880 ೩೦-೨೨): ವೇದಾಂತವು ಬರಿಯ 
ಕೂಚಿಮಾರ ಪಾಂಚಾಲ ಪಲ್ಲವ ಪ್ರವೀಣಾದಿ ದೇವವಿಟರುಂ (6849 -0೭೦)- ಸನ್ಮಾಸವನ್ನು ಬೋಧಿಸುವುದಿಲ್ಲ. ಪ್ರವೃತ್ತಿ -_ ನಿವೃತ್ತಿಗಳ ಸಾಮ 
[ಸಂ.3 ರಸ್ಕವನ್ನು ಸೊಚಿಸಿ - . . ಏಚ್ಚರ ಮಾಡಿಕೊಡುತ್ತದೆ (ರರ್ಕುತಾ- 8೨) ; 
ಪ್ರವೀಣತೆ (ನಾ). ನಿಪುಣತೆ; ಪರಿಣತಿ: ಬರೆಹ ವಾಚನ ಗಣಿತ ಅದರ ಮಹಿಮೆ ನಮ್ಮ ದಿನದಿನದ ಪ್ರತಿಯೊಂದು ವ್ಯಾಪಾರದಲ್ಲೂ 
ಶಬ್ದಾರ್ಥರಸ ಭಾವೋಕ್ತಿ ಪ್ರವೀಣತೆ ಭರತ ಛಂದೋವ್ಕಾಕರಣ . .. ಪ್ರತಿಯೊಂದು: ಕ್ರಿಯೆಯಲ್ಲೂ ಪ್ರತಿಯೊಂದು ಪ್ರವೃತ್ತಿಯಲ್ಲೂ ತೋರಿ 
ಕಲೆಗಳು ಸ್ಮರಿಸಲೊಡನೆ ಮುಖೋದ್ಧತಂ ಬಸವಂಗೆ (ಏಸಫ್ರು. ೩-9೨). || ಬರಬೇಕು. (ಸಾಓಕ- 20)- ಇ. ಬಳಕೆ; ಅಭ್ಯಾಸ; ಉಪಯೋಗ : 


[ಸಂ. ಪ್ರವೀಣತಾ] ಮೃಗವಶುಶಕುನಿಗಣಂಗಳೊಳಗಣಿತನಿಜಜಾ ತಿಜನಿತಭಾವೆಗಳೆಂದುಂ 


ಪ್ರವೃತ್ತಿಮಾರ್ಗ 


ನೆಗಬ್ಜಂತಿರೆ ನರಕೊಳಮಪ್ರ ಗಲ್ಫ ವಚನಪ್ರ ವೃಶ್ತಿ ನೆಗಟ್ಲುಂ ಸಹಜಂ 
(ಕಂರಾ. ೦-೭. ೫. ವ್ಯವಹರಿಸಂವುದಂ ; ವ್ಯವಹಾರ : ಜ್ಞಾನ ಹುಟ್ಟಿದ 
ಮೇಲೆ ಮನುಷ್ಯನು ಪ್ರವರ್ತಿಸುತ್ತಾನೆ. ಪ್ರವೃತ್ತಿ ಸಫಲವಾದರೆ ಜ್ಞಾನ 
ಸರಿಯಾದುದೆಂದೂ . .. ತಿಳಿಯುವನು (ಓಿಂಡಸಾ, ೦೩೬): ಓ. ಗುಣ ; 
ಸ ಭಾವ : ಶಕ್ತಿಯೆ ಪ್ರವೃತ್ತಿಯೆನಿಸಿತ್ತು (ನತರ. 00); ವೃತ್ತಿಯಿಂದ 
ಅಂಬಿಗನಾದರೂ ಪ್ರವೃತ್ತಿಯಿಂದ ಕ್ಷತ್ರಿಯನೆಂಬಂತೆ ಇದ್ದಾನೆ ಅಂಬಿಗರ 
ಚೌಡಯ್ಯ (ಕರಕ: ಇ೩೨)- ದ. ಸಂದ್ದಿ; ವಾರ್ತೆ ; ಸಮಾಚಾರ : 
“ವಾರ್ತಾ, ಉದಂತಃ, ಪ್ರವೃತ್ತಿಃ, ವೃತ್ತಾಂತ; -ಈ ೪ ವಾರ್ತೆ” 
(ಜರಾಯು. ೨೪-೦೪೫). ೮. ಭೇದಿ ; ವಿರೇಚನ : ಸೂರ್ಯನಿಗೆ ಅಭಿಮುಖ 
ವಾಗಿ ಇದ್ದ ಕಗ್ಗಲೀ ಕೊನರು ಒಂದು ಹಿಡಿಯನ್ನು ಮೂರು ಉಗುನಿಯ 


ಎಲೆಯಲ್ಲಿ ಪೊಟ್ಟಣಂಗಟ್ಟಿ . . ; ಮೂರನೆಯ ದಿನ ೯ ಗುಳಿಗೆಯ 
ಕೊಡಲು ಪ್ರವೃತ್ತಿ ನಿಲ್ಲುವುದು (ಸಳನ್ಮಿ. ೩೩೩); ಅತಿಸಾರವೆಂದರೆ 
ಒಮ್ಮಿಂದೊಮ್ಮೆಲೇ ಹೊಟ್ಟೆ ಜಾಡಿಸುವ ರೋಗವು. ಇದಕ್ಕೆ ದಕ್ಷಿಣ 


ದೇಶದಲ್ಲಿ ಭೇದಿ ಪ್ರವೃತ್ತಿ -- ರೋಗವೆಂದೂ ಹೇಳುವರು (ಗೃಹವೈ. 
೩). “ಕಾಲಪ್ರವೃತ್ತಿ' ಪರಾ. ೯. ನೀರಂ ಮೊದಲಾದ ದ್ರವ 
ಪದಾರ್ಥದ ಹೊನಲು; ಪ್ರವಾಹ : “ಪ್ರವಾಹಃ, ಪ್ರವೃತ್ತಿಃ, 
ಅವಿಚ್ಛಿನ್ನವಾಗಿ ಹರಿಯುವ ನೀರು ಮುಂತಾದುವುಗಳ ಪರಂಪರೆ, 
ಪ್ರಸರಿಸುತ್ತಾ ಇರುವುದು” (ಸರ್ಕಾಂಶಿ- ೩೩೦). ೧೦. [ನಾಟ್ಯ] “ಪಾತ್ರ 
ಮತ್ತು ದೇಶಭೇದಗಳನ್ನು ಅನುಸರಿಸಿ ನಟರು ಉಪಯೋಗಿಸಂವ 
ಭಾಷಾವೇಷಭೂಷಣಭೇದಗಳಿಗೆ ಪ್ರವೃತ್ತಿಯೆಂಂದು ಹೆಸರು” 
(ಕರಡ. ೨೦೦) : ಪಾತ್ರಭೇದ ದೇಶಭೇದಗಳನ್ನು ಅನುಸರಿಸಿ ಅವುಗಳಿಗೆ 
ಉಚಿತವಾಗುವಂತೆ, ನಟರು ಉಪಯೋಗಿಸುವ ಭಾಷೆ, ವೇಷ ಭೂಷ 
ಮುಂತಾದವುಗಳ ಭೇದಗಳು "ಪ್ರವೃತ್ತಿ'ಗಳೆನ್ನಿಸಿಕೊಳ್ಳುತ್ತವೆ. (ಶಂಳಾಲಿ. 
ಎ). ೧೧. [ನ್ಯಾಯಶಾ] ನ್ಯಾಯಶಾಸ್ವ್ರದಲ್ಲಿ ವಿಭಾಗ ಮಾಡಿರುವ 
ಹನ್ನೆರಡುವಿಧವಾದ ಪ್ರಮೇಯಗಳಲ್ಲಿ ಒಂದು: ನ್ಯಾಯಶಾಸ್ತ್ರದಲ್ಲಿ 
ಹೇಗೆಂದರೆ - ಆತ್ಮ ಶರೀರ ಇಂದ್ರಿಯ ಅರ್ಥ ಬುದ್ಧಿ ಮನಸ್ಸು ಪ್ರವೃತ್ತಿ 
ಅಪವರ್ಗವೆಂದು ಹನ್ನೆರಡು ವಿಧವಾಗಿ ಪ್ರಮೇಯವನ್ನು ಒಂಬತ್ತನೆಯ 
ಸೂತ್ರದಲ್ಲಿ ವಿಭಾಗ ಮಾಡಿರುವರು , . , ಪ್ರವೃತ್ತಿಯೆಂಬುದು ಪುಣ್ಯ 
ಪಾಪಗಳು (ಒಂರತಾ. 908). ವಿ. (ತರ್ಕಶಾ] ಕರ್ಮ ; ಕ್ರಿಯೆ ; 
ನಡವಳಿಕೆ : ಅವು ಮೇಲ್ಕಂಡ ಶುಭಾಶುಭರೂಪವಾದ ಹತ್ತುಹತ್ತು 
ಕರ್ಮಗಳಿಂದ ಹುಟ್ಟುವುವು, ಈ ಕರ್ಮಗಳಿಗೆ ಪ್ರ ವೃತ್ತಿಯೆಂದು 
ಹೆಸರು (೬ೀರಕಾ. ೦೨೨). [ಸಂ.) 

ಪ್ರವೃತ್ತಿಮಾರ್ಗ (ನಾ). [ವೇದಾಂತ] ಪರಲೋಕಸಾಧನೆಯ ಎರಡು 
ಮಾರ್ಗಗಳಲ್ಲಿ ಒಂದು; p ಸಾಧಕನು ಪ್ರಪಂಚವ್ಯವಹಾರವನ್ನು 
ಬಿಡದೆ ದೇವತಾರಾಧನೆ, ಜಪ ಇತ್ಯಾದಿ ಪುಣ್ಯಕರ್ಮಗಳನ್ನು ಮಾಡಿ, 
ಆ ಪುಣ್ಯದಿಂದ ಪರಲೋಕಸಾಧನೆಗೆ ಪ್ರಯತ್ನಿಸುವುದು : ಅದು 
ಪ್ರುವೃತ್ತಿವತಾರ್ಗ ನಿವೃತ್ತಿವಾರ್ಗವೆಂದೆರಡುಬಗೆಯಾಗಿಪ್ಪುದು (ode. 
0) ; ನಿವೃತ್ತಿಮಾರ್ಗಕ್ಕಿಂತ, ಪ್ರವೃತ್ತಿಮಾರ್ಗವನ್ನು ಅನುಸರಿಸುವುದು 
ಅಗತ್ಯ (ಛಇಕದ- ೪೬೦); ದಾಸರದು ಮುಖ್ಯವಾಗಿ ನಿವೃತ್ತಿಮಾರ್ಗ, 
ಗೀತಾಂಜಲಿಯ ಕವಿಯದು ಪ್ರವೃತ್ತಿಮಾರ್ಗ (ರರ್ಶುಶಾ. ೪6): [ಸಂ.] 
ಪ್ರವೃದ್ಧ (ಗಂ). ೧. ಬೆಳೆದ; ವೃದ್ಧಿಯಾದ. ೨. ಹೆಚ್ಚಾದ: 
ಅಧಿಕವಾದ: ಪ್ರವೃದ್ಧಪಟಹಸ್ಕನಂ ಮಧುರಗೀತಗಾನಂ ವಲಂ ಸುವೃದ್ಧ 
ಜನಮಂಗಳೋಕ್ತಿ ನೆಗಟ್ವಂತು (8ಗ೨. 06-೬೦). ೩. ಅಹಂಕಾರವನ್ನುಳ್ಳ; 
ಗರ್ವಿತವಾದ. (ನಾ). ೪. ಬೆಳೆದುದಂ ; ವೃದ್ಧಿಯಾದಂದಂ : 
“ಪ್ರವೃದ್ಧಂ, ಪ್ರೌಢಂ, ಏಧಿತಂ-೩ ಬೆಳೆದಂಥಾದ್ದು” (1ರ್ಮಾಂತಿ. ೩೪೩). 
೫. [ನಾಟ್ಕ] ನಿಃಶ್ಶಾ ಸದ ಭೇದಗಳಲ್ಲಿ ಒಂದಂ; 8 “ಶಬ್ದವಾಗಂವಂತೆ 


೬೦೯೪ 


6 


20 


30 


40 


ಪ್ರವೃದ್ಧಿ (ನಾ). ಬೆಳವಣಿಗೆ; ವೃದ್ಧಿ. 
ಪ್ರವೇಕ (ಗು). ೧. ಶ್ರೇಷ್ಠವಾದ; ಉತ್ಕೃಷ್ಟವಾದ. (ನಾ). ೨. 


ಪ್ರವೇಶಕ (ನಾ). [ಕಾವ್ಯವಿಹಾ] 


ಪ್ರವೇಶಕ 


ಜೋರಾಗಿ ಬಾಯಿಂಂದ ಉಸಂರು ಬಿಡುವುದಂ. ವ್ಯಾಧಿ ಮೊದಲಾದ 
ವುಗಳಲ್ಲಿ ಇದನ್ನು ವಿನಿಯೋಗಿಸಬೇಕು? (ಊಉಸ್ಮಕಂ- ಗಡ್ಕೌನುವಾದ. ೨೭೩): 
ಏರಿದುಂ ಸ್ವಸ್ಥಂ ಸಂಚಲಮುರುಪ್ರವೃದ್ಧ ನಿರಸ್ತೆಯುಮುಲ್ಲಾಸಿತಮುಂ 
ಸ್ಲಿರದ ವಿಮುಕ್ತಂ ವಿವೃತಂ ತರುಣೀ ಪ್ರಸೃತಮುಮಿವಿಂತು ಕೋಹಳನ 
ಮತಂ (ಉಾಸ್ಕರಂ. ೩-೭೬), [ಸಂ.] 
[ಸಂ.] 


ಒಳ್ಳೆಯಂದಂ; ಒಳ್ಳಿತು: “ಪ್ರಾಗ್ರ್ಯಂ. ಪ್ರಾಗ್ರಹರಂ, ಪ್ರವೇಕಂ . 
ಪೇಶಲಂ. ಈ ೨೯ ಒಳ್ಳಿತು” (ಹಣಾಯು, ೦೦೪-.). ೩. ಶ್ರೆ ಕ್ರೇಷ್ಠನಾದವನು: 
ಧವಳಯಶಂ ತ್ರೈವಿಧ್ಯಪ್ರವೇಕರಮಳಿನಚರಿತ್ರರೆನೆ ಸಂದಂ ಭೂಭುವನಕ್ಕೆ 
ಚಂದ್ರಿ ಕಾವಾದಿವಂಶದೊಳ್‌ ನೆಗಲ್ಲ ಧರ್ಮಸೇನಾಚಾರ್ಯರ್‌ (ಕಾಪುಂಘು-೩): 
ನರ್ಮಸಚಿವಪ್ರಧಾನಪ್ರಕೃತಿಪುರುಷಪ್ರವೇಕಪರಿವೃತಂ ಪ್ರಜಾಪತಿಮಹ 
ರಾಜನಾಸ್ಥಾನಭೂಮಿಯೊಳಿಪ್ಪು ದುಂ (ನರನ. ೩-೨೩ ನ) ; ಕಿವಿಗಳೊಳ್‌ 
ಪಏೀಯೂಷಮಂ ಫಪಿಂಡಲುರ್ವರೆಯೊಳ್‌ ಸಂದ ಕವಿಪ್ರವೇಕರೆ ವಲಂ ಬಲ್ಲರ್‌ 
ಪೆಆರ್‌ ಬಲ್ಲರೇ (ಊರಾತ- ೦-೦೪). [ಸಂ.] 


ಪ್ರವೇಣಿ (ನಾ). ೧. ಹೆಣೆದ ಕೂದಲು; ಜಡೆ: "`ವೇಣೀ, ಪ್ರವೇಣೀ , . . 


ಹೆಣೆದ ಜಡೆಯ ಹೆಸರುಗಳು” (ಗುಕುಠಾ- ೨೩೦). ೨. (ಗಂಡನು ಊರಿನಲ್ಲಿ 
ಅದಾಗ ಸತಿಯರು ಹಾಕಿಕೊಳ್ಳುತ್ತಿದ್ದ) ತಲೆಗಂಟು ; ಮಂಡಿ. 
೩. ಆನೆಯ ಮೇಲೆ ಹಾಕುವ ಗೌಸಂ; “ಆಸ್ತರಣಮಾ ಪ್ರವೇಣಿಯೆನೆ 
ಗವಸಣಿಗೆಯಕ್ಕು” (ಶುಂಗಳಾ. ೩೦-೦೬). [೫ಂ. ಪ್ರವೇಣೀ] 


ಪ್ರವೇಶ (ನಾ). ೧. ಒಳಕ್ಕೆ ಹೋಗಂವುದಂ; ಒಳಹೊಗಂವಿಕೆ : ಅಲ್ಲಿ 


ಸಾಮಾನ್ಯವಾಗಿ ಯಾರಿಗೂ ಪ್ರವೇಶವಿಲ್ಲ (84ರ: ೦೬); ದ್ರಾವಿಡ 
ಭಾಷೆಗಳಲ್ಲಿ ಕರ್ಮಣಿಪ್ರಯೋಗವಿಲ್ಲದಿದ್ದರೂ ಅಲ್ಲಲ್ಲಿ ಇಂದಿಗೂ ಹೇಗೂ 
ಬಾಯೀವಾತಿನಿಂದ ಬರವಣಿಗೆಯವರೆಗೂ ಪ್ರವೇಶ ಗಿಟ್ಟಿಸಿಕೊಂಡಿವೆ 
(ರ್ರಾಂಪಿ. ೩00). ವಿ. ಪ್ರಾರಂಭ; ಮೊದಲು. ೩. ಶಾಸ್ತ್ರಗ್ರಂಥಗಳ 
ತಿಳಿವಳಿಕೆಗಾಗಿ ಬರೆದಿರುವ ಪರಿಚಯಂಭಾಗ. ೪. ಬಾಗಿಲು; ದ್ವಾರ. 
೫. (ನಾಟ್ಕ]ಕಣ್ಣುಗುಡ್ಡೆಯ ಚಲನೆಯಲ್ಲಿ ಒಂದಂ ಬಗೆ; p 
“ಅಲಿಯನ್ನು ರೆಪ್ಪೆಯೊಳಕ್ಕೆ ಸೇರಿಸಂವುದು'? (ಉಾಸ್ಕರಂ. ಗಡ್ಮಾಶುಫಾದ- 
೨೬೪: ಭ್ರಮಣ, ವಲನ, ಪಾತ, ಚಲನ, ಪ್ರವೇಶ, ವಿವರ್ತ, 
ಸಮುದ್ಧೃತ್ತ, ನಿಷ್ಕಾಮ, ಪ್ರಾಕೃತ-ಈ ಒಂಬತ್ತು [(ಸ್ವನಿಷ್ಠ]ಆಲಿಯ 
ಭೇದಂಗಳ್‌ (ಉಸ್ಕರಂ. ೩-39 ನ) ; ಗೆಳೆಗೊಂಡ ತಾರೆಯದು ತಾಂ 
ನಳಿನಾಕ್ಷೀ ಕೇಳ್‌ ಪ್ರವೇಶಮೆಂದೆನಿಸಿರ್ಕುಂ (ಉಸ್ಕರಂ- ೩-3೬). ಓ. 
[ಕಾವ್ಯಮಾ]ರಂಗದ ಮೇಲೆ ಬರಂವುದು; ರಂಗಪ್ರವೇಶ. ೭. ೩ 
ಪ್ರವೇಶಕ : 'ಪ್ರವೇಶ`, “ಪ್ರವೇಶಕ' ಎಂಬೆರಡೂ ಹೆಸರುಗಳು ಬಳಕೆ 
ಯಲ್ಲಿವೆ (ರಕರೂ. ೬೦) - [ಸಂ.] 


ಪ್ರವೇಶಂಗೈ (ಕ್ರಿ). ಒಳಕ್ಕೆ ಹೋಗಂ; ಪ್ರವೇಶಿಸು : ನೃಪಂ. 


ಮಡಿಯೆ ಕೇಳ್ದು 


ಚಿತ್ರಭಾನುಪ್ರವೇಶಂಗೈದಳಂದು ಶತಪತ್ರಲೋಚನೆ 
(ಕೈಮಿಳಾ. ೨6-08). [ಪ್ರವೇಶ--ಗೈ (-ಕೆರ್ಯ,)] 
ದೃಶ್ಯಕಾವ್ಯಗಳಲ್ಲಿ ಬರುವ ಐದಂ 
ಬಗೆಯ ಸೂಚನೆಯಂ ಸಾಧನೆಗಳಲ್ಲಿ ಒಂದು; ಐದಂ ವಿಧವಾದ 
ಅರ್ಥೊೋಪಕ್ಷೇಪಕಗಳಲ್ಲಿ ಒಂದಂ; ಹಿಂದೆ ನಡೆದ ವಂತ್ತು ಮುಂದೆ 
ನಡೆಯಲಿರುವ ಕಥೆಯಂ ವಸ್ತುವನ್ನು ನೀಚಪಾತ್ರಗಳ ಮೂಲಕ 
ಸೂಚಿಸಂವುದು; ೪ ಇದಕ್ಕೆ ಮೊದಲನೆಯ ಅಂಕದಲ್ಲಿ ಅವಕಾಶವಿಲ್ಲ: 
ಉದಾತ್ತವಲ್ಲದ ಮಾತುಗಳು [ಮತ್ತು] ನೀಚಪಾತ್ರಗಳಿಂದ, ಎರಡು 
ಅಂಕಗಳ ನಡುವೆ, ಯೋಜಿತವಾಗುವ 'ಪ್ರವೇಶ[ಕ]'ವು ಅದರಂತೆಯೇ 
(ಎಂದರೆ, ವಿಷ್ಕಂಭದಂತೆಯೇ] ಉಳಿದ [ಹಿಂದುಮುಂದಿನ] ವಿಷಯಗಳನ್ನು 


ಪ್ರವೇಶದ್ವಾರ 


ಸೂಚಿಸುವುದು (6ಕರೊ. ೬೧); ಹಿಂದೆ ನಡೆದ ಮತ್ತು ಮುಂದೆ ನಡೆಯುವ 
ಕಥಾಂಶಗಳನ್ನು ಬರಿಯ ನೀಚಪಾತ್ರಗಳಿಂದಲೇ ಸೂಚಿಸುವುದು. ಇದು 
ಎರಡು ಅಂಕಗಳ ಮಧ್ಯದಲ್ಲಿಯೇ ಬರುತ್ತದೆ (ಎಂದರೆ, 'ವಿಷ್ಕಂಭ`ವು 
ನಾಟಕದ ಮೊದಲಲ್ಲಿಯೇ ಬರಬಹುದು ; ಪೃಜೀಶಕವು ಹಾಗೆ ಬರುವುದಿಲ್ಲ. 
ಒಂದು ಅಂಕವು ಮುಗಿದು ಮತ್ತೊಂದು ಅಂಕವು ಆರಂಭವಾಗುವುದ 
ಕ್ಕಿಂತ ಮುಂಚೆ ಬರತಕ್ಕದ್ದು (ಕರಿಂ. ೨೦೬) ; ಪ್ರವೇಶಕ ನಡೆದು 
ಹೋದ ಕಥಾಂಶವನ್ನು ಬರಿಯ ನೀಚಪಾತ್ರಗಳಿಂದಲೇ ಸೂಚಿಸುವುದು 
(ಸಂನಾಟಿ. ೦8) - [ಸಂ.] 

ಪ್ರವೇಶದ್ವಾರ (ನಾ). ಹೆಬ್ಬಾಗಿಲು; ವಂಹಾದ್ವಾರ; ತಲೆಬಾಗಿಲು: 
ಪ್ರವೇಶದ್ವಾರದ ಒಂದಿದ್ದ ಕೋಣೆ ದೊಡ್ಡದಾಗಿದ್ದು ಕಮಾನುಚಾವಣಿ 
ಯಿಂದ ಕೂಡಿತ್ತು (ಫ್ರನರು- ೦6೩), [ಸಂ.7 

ಪ್ರವೇಶಪತ್ರ (ನಾ). ಒಂದಂ ದೇಶವನ್ನು ಪ್ರವೇಶಿಸಲು ಕೊಡಂವ 
ಅಪ್ಪಣೆಯ ಪತ್ರ; ರಹದಾರಿ: “ಪ್ರವೇಶಪತ್ರ” (೪/8೩: ಪಶ್ರಿಂಿ. 6೭). 

[ಸಂ.] 

ಪ್ರವೇಶಪರೀಕ್ಷೆ (ನಾ). ೧. ಯಾವುದಾದರೂ ಉದ್ಯೋಗಕ್ಕೆ ಅಥವಾ 
ಉನ್ನತವಿದ್ಯಾಭ್ಯಾಸಕ್ಕೆ ಅರ್ಹತೆಯನಲ್ನ ಪರೀಕ್ಷಿಸಲು ನಡೆಸಂವ 
ಪರೀಕ್ಷೆ: ವಿಶ್ವವಿದ್ಯುನಿಲಯದ ಪ್ರವೇಶವಪರೀಕ್ಷೆಯಲ್ಲಿ ಮೊದಲನೇ ತರಗತಿ 
ಯನ್ನು ದೊರಕಿಸಿದ ಶ್ರೇಯಸ್ಸು ನರೇಂದ್ರನದು (ರರ್ನುಸಾ. 9೬). 

(ಸಂ. ಪ್ರವೇಶ೨ರೀಇ] 

ಪ್ರವೇಶಿಸು (ಕ್ರಿ). ೧. ಒಳಕ್ಕೆ ಹೋಗು ; ಒಳಸೇರು : ಹಿಡಿಯ 
ಪೋಪದಲ್‌ಂದ ಮುನ್ನವೆ ಮೃಡನ ಹೊಜಗೊಮ್ಮಾಜು ಸೀರೆಯ ಕಡೆ 
ಸೆಜಂಗಿರೆ ಲಿಂಗದೊಳಗಾತಂ ಪ್ರವೇಶಿಸಿದ (ಬಸು. 8೩-೫5); ಪರಮರ್ಯ 
ಇರದಂ ತನಗೊರೆದು ಕೂಡೆ ತಾನುರಿಯೊಳ್ಳ ವೇಶಿಸಿದನೆನೆ (ಕಳಾ. 
8-೩3). ವ. ರಂಗದ ಮೇಲೆ ಬರಂ; ರಂಗಪ್ರವೇಶ ಮಾಡು : 
ಕೃಷ್ಣನು ಬಾಲಕನಾಗಿ ಗೊಲ್ಲರ ಹುಡುಗರೊಂದಿಗೆ ಪ್ರವೇಶಿಸುವುದನ್ನು 
ನಾವು ಕಾಣುತ್ತೇವೆ (ಕಾರಶಾ. ೨೬). [ ಪ್ರವೇಶ * - ಇಸ್ಕು ) 

ಪ್ರವೇಷ್ಟ (ನಾ). ೧. ತೋಳಂ ; ಬಾಹು; ಭುಜ: “ದೋಃ, 
ಪ್ರವೇಷ್ಟಃ, ಭುಜಃ, ಬಾಹು, ಭುಜಾ - ಈ ೫ ತೋಳ” 
(ಶಉಾಯು. 6೬-೩೬6). ವಿ. ಕೈಯ ಹರಡು; ಮಣಿಶಟ್ಟು. ೩. 
(ಮಾವುತನು ಕುಳಿತುಕೊಳ್ಳುವ). ಆನೆಯ ಬೆನ್ನಿನ ಮೇಲಿನ 
ಮಾಂಸಲವಾದ ಪ್ರದೇಶ. ೪. ಆನೆಯ ದಂತದ ಮೇಲ್ಭಾಗ. 
೫. ಆನೆಗೆ ಹೊದಿಸುವ ಗೌಸಂ. [ಸಂ.3 

ಪ್ರವೇಷ್ಟನ (ನಾ). ಮುನಂಕಂ; ಆಚ್ಚಾದನೆ: "ಪ್ರ-ವೇಷ್ಟಿಸಂ' ಪರಾ. 

[ಸಂ.7 

ಪ್ರವೇಷ್ಟಿಸು (ಕ್ರಿ). ಆವರಿಸಂ ; ಮಂಸಂಕಂ : ಕುಸುಮದಿಂದ ಕಾಯಿ 
ಕಾಯಿಂದ ಹಣ್ಣು ಇಂತಿವೆಲ್ಲಕ್ಕೂ ಮೂಲ. ಬುಡ ಒಂದೇ ಭೂಮಿ ಅಲ್ಲಿ 
ಗಿಡ ನಿಂದು ಪ್ರವೇಪ್ಪಿಸಿಕೆೊಂಡಿರ್ಪಂತೆ (ಕೋಳಿಮಾ, ೨೪೬-೭೯೯); ಮತ್ತ 
ಹಂಕಾರಮಂ ಬಳಸಿಕೊಂಡಿರ್ಪುದು ಮಹತ್ತಾಮಹತ್ತನವ್ಯಕ್ತಂ ಪ್ರವೇಖ್ಟಸಿ 
ರ್ದತ್ತು (ಶೆಿಪು-೦೩-೬). [ಪುವೇಷ್ಟನ + ಇನು] 

ಪ್ರವ್ಯಕ್ತ (ಗು). ೧. ಸ್ನೂಟಿವಾದ; ಸ್ಪಷ್ಟವಾದ. (ನಾ). ೨. ಪ್ರಕಟ 
ವಾದುದು ; ವೇದ್ಯ ವಾದುದು : “ಸ್ಪಷ್ಟಂ, ಸ್ಪುಟಂ, ಪ್ರವ್ಯಕ್ತಂ, 
ಉಲ್ಬಣಂ -- ಪ್ರಕಟವಾದದ್ದು” (ಸಿದ್ಧಾಂತಿ: ೩99); ಸೂಕ್ತಂ ಭವ್ಯಜನ 
ಪ್ರವ್ಯಕ್ತಂ ಜೈನ-ಗಮೋಕ್ತಮಿಂ ನಿನಗೆ ಮದೀಯೋಕ್ತಮಿದೆರ್ದೆಯೆೊಳ್‌ 
ಲಸುಗೆ (60ಫು. 8-೬೦). [ಸಂ.1 

ಪ್ರವ್ರಜನ (ನಾ). ೧. ಸಂಚಾರ ; ಪ್ರವಾಸ ; ಪ್ರಯಾಣ: ಅವನು 

. ಮುಂಚಿತವಾಗಿ ಆ ರೀತಿ ಪ್ರವ್ರಜನ ಮಾಡಿ ಬಂದಿದ್ದು, ತಾನು 


೬೦೯೫ 


ಪ್ರಶಂಸೆ 


ಪ್ರವ್ರಜನ ಮಾಡಿ ಬಂದ ತಾರೀಖಿನಿಂದ ಭಾರತರಾಜ್ಯ ಕ್ಷೇತ್ರದಲ್ಲಿ 
ಸಾಮಾನ್ಯವಾಗಿ ನಿವಾಸಿಸುತ್ತಿದ್ದ ಸಂದರ್ಭದಲ್ಲಿ . ,. . ಭಾರತದ 
ನಾಗರಿಕನೆಂಬುದಾಗಿ ಭಾವಿಸಲ್ಪಡತಕ್ಕುದು (ರಾರಾನ. ೪). ೨. ಸಂನ್ಯಾಸ 
ಸ್ವೀಕಾರ : “ಪ್ರವ್ರಜಿಸಂ' ಪರಾ. (ಸಂ. 


5 |ಪ್ರವ್ರಜಿತ (ಗು). ೧. (ದೇಶದಲ್ಲಿ) ತಿರುಗಾಡುವ; ಸಂಚರಿಸುವ. 


46 


(ನಾ). ೨. ಮುನಿ; ಸಂನ್ಕಾಸಿ.' ೩. ಬೌದ್ಧ ಅಥವಾ ಜೈನ ಭಿಕ್ಷು: 
“ಮುನಿಃ ಪ್ರವ್ರಜಿತಃ, ಶ್ವೇತವಾಸ್ಯಃ, ಸಂಯತಃ - ಈ ೯ 
ಸವಣರ ಪೆಸರ್‌” (ಶರಾಯು.- ೩೭-೦೯೦); ಕ್ಷಿತಿಯ ನಿಯವಿಕ್ರಮದಿಂ ಪ್ರತಿ 
ಪಾಳಿಸಿ ಪಡೆದು ಗೋತ್ರ ವಿಸ್ತಾರಕನಂ ಸುತನಂ ಬಲ್‌ಕೃಮೆಮ್ಮಾ ಸ್ಮಿತಿಯಿಂ 
ಪ್ರವ್ರಜಿತಮಪ್ಪುದುಚಿತಂ ಮಗನೇ (ನರ್ರವೂ. ೨-೩೯); ಹೀನಮುಭಯ 
ಮನರ್ಧಕರಮನಾರ್ಯಂ ಗಡಾ! ಪ್ರವ್ರಜಿತರಿಗೆ ಸಲ್ಲವು (ಕೈ ಕಾಂ- 49-38೬). 


೪. ಸಂನ್ಯಾಸ : ದ್ವಿಜಕುಲನೆನಿಸುವನೀ ಪ್ರವ್ರಜಿತದೊಳೆಸಗಿದೊಡೆ 
ದೋಷಮುಂಟು (ಸುಳುಮಾ. '೩-೩೦)- [ಸಂ.3 
ಮೊದಲು ಒಂದು 


ಪ್ರವ್ರಜಿಸು (ಕ್ರಿ). ಸಂನ್ಯಾಸವನ್ನು ಸ್ವೀಕರಿಸು : 
ಸಾಮಾಜಿಕಬಂಧಕ್ಕೆ ಒಳಗಾಗದೆ ವಿರಕ್ತಿಯನ್ನು ಹೊಂದಲು ಅಸಾಧ್ಯ 
ಎನ್ನುತ್ತಾನೆ ತಂದೆ; ಆದರೆ ಮಗ ಭ್ರಾಂತಿನಿರಸನವಾದ ಕ್ಷಣದಲ್ಲೇ 
ಪ್ರವ್ರಜಿಸಬೇಕು . . . ಎಂದೇ ವಾದಿಸುತ್ತಾನೆ (ಕತ್ತಪ್ರಾ- ೮೭). 

[ಪ್ರವ ಜನ 4 - ಇಸ್ಕು] 

ಪ್ರವ್ರಜ್ಯ (ನಾ). (ದೇಶವಿದೇಶಗಳಲ್ಲಿ ಸಂತ್ತಾಡುವ) ಸಂನ್ಮಾಸದೀಕ್ಷೆ : 
ಮೊದಲೊಳ್‌ ದೇವರ ದಯೆಗೆಯ್ದು ದಲ್ತೆ ಯುವರಾಜಪದವಿಯೆನಗೀಗಳು 
ಮಭ್ಯುದಯಕರಪ್ರ ವ್ರಜ್ಯದ ಪದವಿಯ ಯುವರಾಜಪದವಿಯಂ ದಯೆ 
ಗೆಯಿಸಿಂ (60ತ್ರಿ. 09-046); ಮಹಾಪ್ರಜಾಪತಿ ಗಳಿತಮಿಯು ಐನೂರು 
ಶಾಕ್ಕರನ್ನು ಜೊತೆಗೊಂಡು ಹೊರಟು ಪ್ರವ್ರಜ್ಯವನ್ನು ಬೇಡಿ, 
ಪ್ರವ್ರಜ್ಯವನ್ನೂ ಉಪಸಂಪದೆಯನ್ನೂ ಪಡೆದಳು (ರರ್ಮಪ- ೦೦). 

[ಸಂ. ಪ್ರವ್ರಜ್ಮಾ] 

ಪ್ರವ್ರಜ್ಯಪದವಿ (ನಾ). ಸಂನ್ಕಾಸದೀಕ್ಷೆ : ಕೇಶವನುಮಾತ್ಮೀಯಗುರು 

ವಿಯೋಗದೊಳ್‌ ಪರಿತ್ಯಕ್ತಸರಲರಾಜ್ಯಪರಿಚ್ಛೇದಂ ಪ್ರವ್ರ ಜ್ಯಪದವಿಯೊಳ್‌ 


ಪರಿತ್ಯಕ್ಕನುಮಾಗಿ ತದಬ್ಯ್ಕುತಕಲ್ಪದೊಳ* ಪ್ರತೀಂದ್ರನಾದಂ (ಆಂತ. 
೬-0೨ ವ). [ಸಂ.] 
ಪ್ರವ್ರಜ್ಯೆ (ನಾ). ಸಂನ್ಮಾಸದೀಕ್ಷೆ : “ಪರಿವ್ರಜ್ಕಾ, ವ್ರತಾದಾನಂ, 


ಪ್ರವ್ರಜ್ಯಾ, ಗತಿ; _. ಈ ೪ ತಪಂಬಡುಹ” 
[ಸಂ. ಪ್ರವ್ರಜ್ಮಾ? 
ಪ್ರವ್ರಾಜ್ಯ (ನಾ). ಇ ಪ್ರವ್ರಜ್ಯ : ಮತಿಸೇನಮುನಿಯಲ್ಲಿ 
ಪ್ರವ್ರಾಜ್ಯವ ಎಆಕದಿಂದವೆ ತಾ ಧರಿಸಿ (ಶ್ಠಾನತ: ೨೪-೬೩)- 
[ಆ ಸಂ. ಪ್ರವ್ರಾಜ*] 
ಪ್ರಶಂಸಕ (ನಾ). ಹೊಗಳಂವವನು. (ಸಂ. 
ಪ್ರಶಂಸಾಪತ್ರ (ನಾ).ಮೆಂಚ್ಚುಗೆಯ ಪತ್ರ: ರಾಯರು , . . ಪ್ರಶಂಸಾ 
ಪತ್ರಗಳನ್ನು ತೋರಿಸಿದರು (0ಯಕ. ೪)- [ಸಂ.] 
ಪ್ರಶಂಸಿಸು (ಕ್ರಿ). ಹೊಗಳಂ; ಕೊಂಡಾಡಂ; ಸ್ತತಿಸು : ಸರಕಾರವು ಸಹ 
ಅವರನ್ನು ಕೊಂಡಾಡಿ ಅವರ ಕಾರ್ಯನಿರ್ವಾಹಕಶಕ್ತಿಯನ್ನು ಪ್ರಶಂಸಿಸಿತಂ 
(ಕಾ8ನ- ೩೬); ಅವನ ಸ್ವಾಮಿನಿಷ್ಮೆಯನ್ನು ಪ್ರಶಂಸಿಸುವನು (ಸಂಕರ. ೩೬); 
ದಾಸರು ರಾಜಕೀಯವನ್ನು ಸಮಯೆ ಇ ಚಿತವಾಗಿ ಟೀಕಿಸುತ್ತಲೂ ಪ್ರಶಂಸಿ 
ಸುತ್ತಲೂ ಇದ್ದರು (ನಿರುಟ್ಮೈ - ೩) (ಪ್ರಶಂಸೆ +  ಇಸ್ಯ 
ಪ್ರಶಂಸೆ (ನಂ)...೧. ಹೊಗಳಿಕೆ ; ಕೊಂಡಾಟ ; ಸ್ತುತಿ: “ ಅರ್ಥ 
ವಾದಃ, ಪ್ರಶಂಸಾ... ವರ್ಣನಂ (ನಾ) -ಈ ೧೦ ಸ್ತುತಿಯ ನಾೌಮಂ ” 
(ಹರಾಯು- ೨೪೬೧೪೪); ಸುಕ.ಮಾಲನೆಂಬ ಪೆಸರೀ ಸಂಕುವಪಾರಂಗೀ ಸಮಸ್ತ 


(ಹಡಿಯ. ೦೨೮-೯೦)4 


ಪರಮ 


ಪ್ರಶಂಸೋಪಮೆ 


ಧಾರಿಣಿಯೊಳ್‌ ಸಾರ್ಥಕಮಾದುದೆಂದು .. , ಪ್ರಶಂಸೆಗೆಯ್ದಂ (ಸುಳುತತಿ. 


60-4೬): ತಮ್ಮ ಬಾಯಲ್ಲಿ ತಮ್ಮ ಪ್ರಶಂಸೆ ಹೇಳಿಕೊಳ್ಳಬಾನದು 
(ಕುಂತಿಯ. ೪-೩೪): ವಿ. ಕೀರ್ತಿ ; ಪ್ರಸಿದ್ಧಿ. [ಸಂ. ಪ್ರಶುಸಾ] 
ಪ್ರತಂಸೋಪಮೆ (ನಾ). [ಕಾವ್ಯಮಾ] ಉಪಮಾಲಂಕಾರಗಳಲ್ಲಿ 


ಒಂದರಿ : ಅವು ೃತಭವಂ ಶಿಶಿರಕರಂ ಕಮಳಂ ಜಗದೇಕಪಾವನೀಯಶ್ರೀಕಂ 
ಸಮನವಣೊಳ್‌ ನಿನ್ನ ಮೊಗಂ ಕ್ರಮಂದೆಂಬುದನಲ್‌ವುದಾ ಪ್ರಶಂಸೋವವೆ 
ಯಂ (೪೦೫. ೩-೭೪) [ ಸಂ. ಪ್ರಶಂಸೋಪಮಾ) 

ಪ್ರತಮ (ನಾ). ೧. ಶಾಂತತೆ; ಸಮಾಧಾನ; ಪ್ರಶಾಂತಿ : ಶಾಂತಿದಾಂತಿ 


ಪ್ರಶಮದಯಯುತಕಾಂತನೇಕಾಂತೈಕಧಕ್ತನಿತಾಂತಂ (0ಸಕ್ಯ. ೫-೩). ೨. | 
ಉಪಶಮನ ; ತಣಿವು. ೩. [ಕಾವ್ಯವಿಜಿ] ತಗ್ಗುವುದಂ. ; ಇಳಿ 
ಯಂವುದು : ವ್ಯಭಿಚಾರಿಭುವಗಳಿಗೆ “ ಉದಯ”, ಸಿತಿ” 


ks ಪ್ರಶಮ * ಎಂಬ ಮೂರು ಅವಸ್ಥೆ ಗಳುಂಟು (ರೃಷ್ಯಾ ರೋ - 30); ವ 
ವೀರವು ಅಭಿಮಾನೆಮಯವಾದುದೆಂದು ವೃವಸ್ಥಿತವಾಗಿದೆ ; ಇದಾದರೋ 
ಆಹಂಕಾರದ ಪ್ರಶಮವೆಂಬ ಒಂದೇ ಸ್ವರೂಪವನ್ನೂಳ್ಳುದು (ರೃಠ್ಕಾರೋ.- 
9೩). [ಸಂ.) 
ಪ್ರಶಮನ (ನಾ). ೧. *ಪ್ರಶಮ ೨: ಆತಂಗೆ ತದುತ್ಕಿ ತಶಿಖಶಿಖಾಕಳಾಪ 
ಪ್ರಶಮನದರ್ಶನದಿಂದೊಂದು ತಿಂಗಳಾಯುಷ್ಕಂ (ಪು. ೨-5). ವಿ. 
ನಿವಾರಣೆ ; ಪರಿಹಾರ; ಉಪಶಮನ: ದುಸ್ಕ ಕ್ಲೈ ಪ್ಲಘಲಪ್ರಶಮನಾರ್ಥಂ 
ಜೈತ್ಕಾಲಯ ಪೂಜೆಗೆ ಕಾಂತವತಿಯುಂ ರತಿವೇಗೆಯುಂ . . . ಪರಿಜನಂ 
ವೆರಸು ಬಂದು (ಕಾತಂತ್ರ. ೭೬). ೩. (ತೊಂದರೆ ಮುಂತಾದಂವು 
ಗಳನ್ನು) ನಿವಾರಣೆ ಮಾಡುವುದಂ ; ಪರಿಹರಿಸಂವುದಂ. ೪. ನಾಶ 
ಮಾಡುವುದು ; ಅಡಗಿಸಂವುದಂ. ೫. ಪಾತ್ರರಾದವರಿಗೆ ಮಾಡುವ 
ದಾನ. ಓ. ರಕ್ಷಿಸಂವುದು; ರಕ್ಷಣೆ ಮಾಡುವುದು. ೭. ರೋಗವನ್ನು 
ಹತೋಟಿಗೆ ತರುವುದು,- ಗೂಣಪಡಿಸಂವುದಂ. ೮. ಕೊಲೆ; 
ಸಂಹಾರ : “ಮಾರಣಂ . - - ಪ್ರಶಮನೆಂ , - , ಸಂಜ್ಞವನಂ --ಈ ೨೧ 
ಕೊಲೆ * (ಪರಾಯ. ೭೪-೩೨೪). [ಸಂ.] 
ಪ್ರತಮಾಮ್ಮ್‌ (ನಾ). ಉಪಶಮನದ ಸ್ಥಿತಿ: ಪ್ರಣಯಕೋಪನಪ್ರಶ 
ಮಾವಸ್ಥೆ ಆಸ್ವಾದ್ಯವಾದ್ಧರಿಂದ “ ಭಾವಪ್ರ ನಿಮ ' (ರೃಠ್ಮಾರೋ. ೩೪). 
“ಗೆ ಪ್ರಶಮಾವಸ್ಥಾ) 
ಪ್ರತಮಿತ (ಗು). ೦. ಉಪಶಮನ ಹೊಂದಿದ ;ಆರಿದ ; ಶಾಂತವಾದ : 
ಪ್ರಚಂಢಕೋಪಪಾವಕಪ್ರ ಶಮಿತಶೋಕರಸನುಂ ಆಗಿ (ಶಃಠಧಾ- 
೦೦-೪0೬5): ೨, ನಿಗ್ರಹಗೊಂಡ : ನವೋದಯದೊಳವಾ ಪ್ರಶಮಿತತಮ 
ನೊಳಾ ನೇಳ್‌ದುದು ಶಿಶುತೆಯೊಳಂ ನಾಡೆ ರೂಢಿವೆತ್ತ ವಿವೇಕಂ (ಶೂದ್ರ ಪು- 
3-0೪), (ನಾ). ೩. ಶಾಂತನಾದವನು : ಆಂಡಯ್ಯನ ಕಾಮದೇವನು 
೬ * . ಕೋಪಾವಿಷ್ಟನಾಗಿದ್ದರೂ ಪ್ರಶಮಿತನಾಗಿ ಗದಗದನೆ ನಡುಗುತ್ತ 


ವಂದನೆಯನ್ನರ್ಪಿಸುವನು (ತಾಹಿಸ. 090). [ಸಂ.1 
ಪ್ರಶಮಿಸು (ಕ್ರಿ). ೧.. ಉಪಶಮನೆವಾಗಂ : ಪ್ರಶಮಿಸುಗುಂ ಲಕ್ಷ್ಮೀ 
ಧರನ ಶಕ್ತಿಯಿಂದಾದ ಬಾಧೆ (ಶಂರಾನಾ- 0೪-೬೦). ೨. ಕ್ಷೋಭೆಯಿಲ್ಲ 


ದಿರಂ ; ಸ್ಥಿರವಾಗು : ವಿಶಧೆಯಶಧರ್ಮಮಷ್ಟಾದಶಕೋಟ್ಕನುಕೋಟಿ 
ಸಾಗರೋಪಮಕಾಲಂ ಪ್ರಶಮಿಸಿ ನಿಂದುದದಂ ನೀಂ ವಿಶದಂ ವಟು ದು 
ಜಗದ್ವಿಶೇಷಕಚರಿತಾ (60ಫು- 9-೬೩) - ಹ. ನಾಶವಾಗಂ : ಬೆಸೂಮಿದನೆನ್ನ 
ಮನದೊಂದು ಸಂಶಯಂ ಪತ್ತುವಿಡುವಿನಂ ವ್ಯಾಮೋಹಂ ಪ್ರಶಮಿಸುವಿನ 
ಮೆಂಬುದುಮಂದೆಸೆದುದು ವಾಕ್ಪಸರಮಾಗಳಾ ಯತಿಪತಿಯಾ (ತುಕುಮಾ- 
3.೪); ಪ್ರಶಮಿಸಿದ ಮೋಹನೀಯಪ್ರ ಶಾಂತಿಯಿಂ ಸೂಕ್ಷ್ಮ ಸಾಂಪರಾಯ 
`ಕ್ಷವಕೋಪಶಮಕಸಂಯುತನಾದೆಂ ದಶಮಗುಣಸ್ಮಾನವರ್ತಿ ಮುನಿಮುಖ 
ತಿಲಕಂ (ಅರತು: 9-೩9). ೪. ನಿಗ್ರಹವಾಗಂ ; 


ಹತೋಟಿಗೆಬರು ; 


೬೦೯೬. 


ಪ್ರಶಸ್ತಿಲೇಖನ 


ನಿವಾರಣೆಯಕಾಗಂ : ಮೋದಕದಿಂ ಮಧು ಪೀಲಿಯ ಬೂದಿಕಣಾಚೂರ್ಣ 
ವೆ2ಂಬಿವಂ ತಿನೆ ರುಜೆಯಿಂದಾದಿರ್ಕುಟುಮೂರ್ಧ್ವಶ್ವಾಸೋದಯಮುಂ 
ಕಂಠರೋಗಮುಂ ಪ್ರಶಮಿಸಂಗು೦ (ಊಳೋಶೆ. ೯-೩೨) ; ಬಿಸು(ಸಿ 
ನೀರೊಳ್‌ ಕುಡೆ ವಾತಂ ಪ್ರಶಮಿಸುಗುಂ (9ಕ್ಕಕಾ- ೭-೪). 


[ಪ್ರ ಶಮನ 3. --ಇಸ್ಕು) 


ಪ್ರಶಮೆ (ನಾ). ಇ ಪೃಶವಂ ೧: ನಿಮಗಭ್ಮುದಯಮೆ ತಾಮೆಮಗೆ ನಿತ್ಯ 


15 


ಪ್ರಶಸ್ತಮುಹೂರ್ತ 


ಪ್ರಶಸ್ತಿ (ನಾ). 


[ಪ್ರಶಸ್ತ (ಗು). ೧. ಹೊಗಳಿದ ; 


ಕರ್ಮಾನುಷ್ಠಾನದ ಪ್ರಶಮೆಯಪ್ಪು ದೆಂದಶಿಮುದದಿಂದಭ್ಯು ದೆಯವಮಾಗೆ 
ಪರಸಲ್ಪಂದೆಂ (ಅನಂತು. ೦೩-೩೨), [ಸಂ. ಪ್ರಶಮ] 

ಕೊಂಡಾಡಿದ. ೨. ಉತ್ತಮವಾದ ; 
ಶ್ರೇಷ್ಠವಾದ : ಆಕ್ಮೀಯಗೃಹಾಭ್ಮಂತರಪ್ರಶಸ್ತಪ್ರದೇಶಂಗಳೊಳಂ 
ಪ್ರ ಪ್ರಶಸ್ತಮೃತ್ತಿಕಾವಿರಚಿತೋನ್ನ ತವೇದೀತಲಾ ಷ್ಟ ಮಹಾಪ್ರಾಶಿಹಾರ್ಯ 
ಸಮನ್ವಿತಜಗತ್ಪೂ ಜ ಸಜ್ಯಪೂಜಿತಾರ್ಹತೃೃತಿಮೆಗಳ ನಿಲ್‌ಸಿ (ಅ೦ಥೈ- ೦೫-೦೬ ನೆ): 
೩. (ಗ್ರಹ, ತಾರೆಗಳಂತೆ) ' ಮಂಗಳಕರವಾದ ; ಶಂಭಕರವಾದ : 
ಪ್ರಶಸ್ತಲಗ್ನದೊಳಾತ್ಮೀಯಸ್ವಾಮಿಯಪ್ಪತಿಬಳಮಹಾರಾಜನನುಚಿತಪ್ರತಿ 
ಪತ್ತಿಗಳಿಂಕಂಡು (ಸುಳುಶೂ. ೨-೭೩ 5). (ನಾ). ೪. ಉತ್ತಮವಾದಂದಂ; 
ಶ್ರೇಷ್ಠವಾದಂದಂ: “ಪ್ರಶಸ್ತಂ, ಸಂಸ್ಕೃತಂ - ಈ ೨ ಲೇಸು ಮಾಟ್ಬುದು” 
(ಶರಾಯು- 03೪-೪೬೩); ಆಹಾ ! ತುಂಬಾ ಪ್ರಶಸ್ತವಾಗಿ (ರಾಶ್ಚಮು- ೪೦)- ೫. 
ಚೆಲುವಾದಂದಂ ; ಸುಂದರವಾದುದಂ: “ಕಮನೀಯಮಭರಾಮಂ. : . 
ಪ್ರಶಸ್ತಂ ವರಂ ರಮಣೀಯಂ” (ಹಕುಂಗರಾ- 0೦೨೬-೨೨. ೬. ಮಂಗಳ 
ವನ್ನು ನುಡಿಯುವವನು ; ಶಂಭ ಮುಡಿಯುವವನು : “ಪ್ರಶ್ರುತಂ 
ಪ್ರಶಸ್ತನೆನೆ ಗೆಲೆ ನುಡಿವವಂ” (ಕುಂಗಾ. ೬೦-೦೬). ೭. [ಸಂಗೀತ] 
ನೂರೆಂಟು ತಾಳಗಳಲ್ಲಿ ಒಂದು: ಧ್ರುವ... .ಪ್ರಶಸ್ತ ... ಜಯಾಳ 
ವೆಂಬಿವು ಮೊದಲಾದ ನೂಣಕಿಂಟು ತಾಳಂಗಳುಂ (ವಿವೇಕ: 3೩9)- [ಸಂ.] 


ಪ್ರಶಸ್ತ್ರಕಾಲ (ನಾ). ಶುಭಸಮಯಂ ; ಒಳ್ಳೆಯಂ ಕಾಲ : ಅವರ ಮದುವೆ 


ಪ್ರಶಸ್ತಕಾಲದಲ್ಲಿ ನೆರವೇರಿತು (649). (ಸಂ.] 

(ನಾ). - ಪ್ರಶಸ್ತಕಾಲ : ವಧೂವರರಿರ್ವರುಮಂ 
ವರೌಹೂರ್ತಿಕಗಣನಿರೂಪಿತಪ್ರು ಶಸ್ತ ಮುಹೂರ್ತದೊಳ್‌ . , . ಮುಂದಿಟು ತ್ಲೆ 
ತಂದು (ಆ0ಶ್ರು. ೪-೪೭ ಪ). [ಸಂ. 

೧. ಹೊಗಳಿಕೆ; ಪ್ರಶಂಸೆ: ದರ್ಪಕನ ವರ್ಣನೆ 
ದರ್ಪಕನ ಪ್ರಶಸ್ತಿ (೧೦೪. 9-099) ; ಕನ್ನಡಸಾಹಿತ್ಯದಲ್ಲಿ ಕಬ್ಬಿಗರ 
ಕಾವಕ್ಕೆ ಅಷ್ಟೊಂದು ಪ್ರಶಸ್ತಿ! (ಸಾಹಿಸ- ೦೦೬). ೨. ಹೊಗಳಿಕೆ 
ಯನ್ನೊಳಗೊಂಡ ಶಾಸನ: ಕಾಕಿಣಿರತ್ನದಿಂದಲ್ಲಿ ಮುನ್ನಿರ್ದು 
ದೊಂದು ಪ್ರಶಸ್ತಿಯಂ ಪರಾಮೃಷ್ಠಂ ಮಾಡಿ (ಶಾಂತಿಫು. ೦೦-೬೩ ಠ). 
೩. ಗೌರವಸೂಚಕವಾದ ಪದವಿ ; ಬಿರಂದಂ : ಸಮನೆನಿಸುವ[೦*] 
ಪ್ರಶಸ್ತಿಕ್ರಮದೊಳ್‌ ಸ್ವಸ್ತಿಸಮಧಿಗತ ವಂಚ[ಮಹಾ]ಮಹಾಸಾಮಂತ 
ರೆನೆಲ್‌ ಸಮನೆನಿಪರೆ ಗುಣದೊಳರಿಗನೊಳ್‌ ಸಾಮಂತರ್‌ (ಶಂಶಠಾ. ೦-೪೪); 
ಅಯ್ಯನ ಗಂಧವಾರಣಂ ನಾಮಾದಿ ಸಮಸ್ತಪ, ಶಸ್ತಿಸಹಿತ೦ (೪೩. 
6-9-9; 3099)- ೪. ಉತ್ಕೃಷ್ಟತೆ : ಶ್ರೇಷ್ಠತೆ. ೫. ಪ್ರಚಾರ ; 


ಪ್ರಸಾರ ; ಹರಡುವಿಕೆ. ೬. ವರಾರ್ಗದರ್ಶನ ; ನಿರ್ದೇಶನ. 
೩೬. ಕಲ್ಮಾಣ ; ಶ್ರೇಯಸ್ಸು. [ಸಂ. 

ಪ್ರಶಸ್ತಿಪತ್ರ (ನಾ). ಪ್ರಶಂಸೆಯನ್ನು ಸೂಚಿಸುವ ಪತ್ರ; ಯೋಗ್ಯತಾ 
ಪತ್ರ : "ಪ್ರಮಾಣಪತ್ರ, ಯೋಗ್ಯತಾಪತ್ರ, ಪ್ರಶಸ್ತಿ ಪತ್ರ” 
(certificate: ಶತ್ರಿಿ- ೦೪)- [ಸಂ.] 


ಪ್ರಶಸ್ತಿಲೇಖನ (ನಾಂ). ಹೊಗಳಿಕೆಯ ಬರಹದ ಶಾಸನ: ಪ್ರೇಂಖೋ 


46 


ಲಿತಮನಸಿಜವಿಜಯಪ್ರ ಶಸ್ತಿಲೇಖನೋಚಿತಚ್ಛದ ಶ್ರೀತಾಳಿಕಮುಮಪ್ಪ 
ವೇಲಾವನೆದೊಳಾವಾಸಿತವಿಜಯಕಟಕನಾಗಿ (ಅಂತ್ರ. ೦೩-೩ ರ). [ಸಂ.3 


ಪ್ರಶಾಂತ ೬೦೯೭ ಪ್ರಶ್ನೆಗೇಳು 
ಪ್ರಶಾಂತ (ಗು). ೧. ಸದ್ದು ಗದ್ದಲವಲ್ಲದ ; ನಿಃಶಬ್ದವಾದ : ವ್ಯಾಕರಣ, ವಿಪಾಕಸೂತ್ರ, ದೃಷ್ಟಿವಾದ ಎಂದು ಹನ್ನೆರಡು ಬಗೆಯಾಗಿದೆ 
ಆ ಪ್ರ ಭಾಮಯಷಾದ ಪ್ರಶಾಂತನಿಶಿಯಲ್ಲಿ. . . ಗಾನಮಾಧುರ್ಯದಲ್ಲಿ (ಕೈ ಪಠ. ೦೦೪). [ಸಂ.] 
ಮಗ್ನನಾದ ಖಾನನು ಎಲ್ಲವನ್ನೂ ಮರೆತಿದ್ದಾನೆ (00. ೩).| [ಪ್ರುತ್ನವ್ಮಾಕರಣಾಂಗ (ನಾ). [ಜೈನ] ಅಂಗಶ್ರುತಜ್ಞಾನದ ಹನ್ನೆರಡು 
ಪಿ. ತಾಳ್ಮೆಯಿಂದ ಕೂಡಿದ ; ಶಾಂತವಾಗಿರುವ. (ನಾ). ಬಗೆಗಳಲ್ಲಿ ಒಂದು ; ಆಕ್ಷೇಪಣೀಯ, ವಿಕ್ಷೇಪಣೀಯ, ಸ6ವೇದ 
೩. ಶಾಂತತೆ : ಪ್ರಸನ್ನಗಂಭೀರತರೋಕ್ತಿಯಿಂ ಪ್ರಕಟಮಕ್ಕೆ ರಸಂ| 8 ನೀಯ, ನಿರ್ವೇದನೀಯವೆಂಬ ನಾಲ್ಕು ಬಗೆಯ ಧರ್ಮಕಥೆಗಳ 
ಸತತಂ ಪ್ರಶಾಂತದಿಂ (೪0ರ. ೨-೪೪). ೪. ಶಾಂತನಾಗಿರುವವನು ; ವರ್ಣನೆ ; ಅನೇಕ ಪ್ರಶ್ನೆಗಳಿಗೆ ಉತ್ತ ರ ಹೇಳುವ ರೀತಿ; 


ಸಮಾಧಾನಿ : ತಂದೆ ಅಷ್ಟರ ಮಟ್ಟಿಗೆ ಪ್ರಶಾಂತರಾದುದನ್ನು ಕಂಡು 
ರಾಮಯ್ಯನಿಗೆ ಆಶ್ಮರ್ಯವಾಯಿತು (ಉನೂರು- ೩೬೪). [ಸಂ.] 

ಪ್ರಶಾಂತಿ. (ನಾ). ೧. ಸದೂಗದ್ದಲವಿಲ್ಲದುದು : ಪ್ರಶಾಂತ 
ವಾದುದು. ೨. ಶಾಂತತೆ; ಸಮಾಧಾನ: ಭೊಪಾಟೋಪಂ 
ಬರ್ಕುಮೆ ವೃಜಿನವಿಲೋಪಿ ಜಿನೇಂದ್ರಪ್ರಶಾಂತಿಯೊರೆಗಂ ದೊರೆಗಂ 


(ಕಾಂಶಿಪು. ೦೦೯೯). ೩. [ಜೈನ] ಐವತ್ತುಮೂರು ಗರ್ಭಾನ್ವಯ 


ಕ್ರಿಯೆಗಳಲ್ಲಿ ಒಂದು ; p ವಂಶೋದ್ಧಾರಕನಾದ ವ:ಗನನ್ನು 
ಪಡೆದಂ, ಅವನಂ ಸವಂರ್ಥನಾದ ಮೇಲೆ ಸಂಸಾರವನ್ನು ಅವನಿಗೆ 


ವಹಿಸಿ ತಾನು ಸಂಸಾರದಿಂದ ನಿವೃತ್ತನಾಗುವುದು ; ವೈರಾಗ್ಯ | 

ವೃತ್ತಿ; ಪ್ರಶಾಂತಿಯುಂ ಸ್ವಗೃಹತ್ಕಾಗಮುಂ . . . ಅಪ್ಪಯ್ವತ್ತು 

ಮೂಅು ಗರ್ಭಾನ್ವಯಕ್ರಿಯೆಯೊಳ್‌ (ಕಾಫು ಅ. ೨೦೨). 'ದೀಕ್ಷೆ' ಪರಾ. 
[ಸಂ.] 

ಪ್ರಶಾಸನ (ನಾ). ಆಳುವುದು : ಆಡಳಿತ: ಸಂಘಕಾರ್ಯಗಳ 

ಪ್ರ ಶಾಸನಸಂಬಂಧವಾಗಿ . . . ರಾಷ್ಟ್ರಪತಿಯವರು ತಮಗೆ ಒದಗಿಸ 


ಬೇಕೆಂದು ಕೋರುವಂಥ ಸಂಗತಿಗಳನ್ನು ಅವರಿಗೆ ಒದಗಿಸುವುದೂ . , 
ಪ್ರಧಾನಮಂತ್ರಿಯವರ ಕರ್ತವ್ಯವಾಗಿರತಕ್ಕುದು (ಥಾರಾಸ- ೩೪) - 
ಪ್ರಶಿಕ್ಷಣ (ನಾ). ೧. ಉಚ್ಚ ಶಿಕ್ಷಣ. ೨. ಬೇರೆ ಬೇರೆ ವೃತ್ತಿಗಳಿಗಾಗಿ 
ನೀಡಂವ ತರಬೇತಿ : ವೃತ್ತಿಶಿಕ್ಷಣ : ಕೆಲವು ಸ್ಥಳಗಳಲ್ಲಿ ಪ್ರಶಿಕ್ಷಣ 
ಹಾಗೂ ಸಂಶೋಧನಕೇಂದ್ರಗಳನ್ನು ತೆರೆಯಲಾಗಿದೆ (ಕಂಳೋ. 2.೬೪). 
[ಸಂ,] 
ಪ್ರಶಿಷ್ಯ (ನಾ). ಶಿಷ್ಯನ ಶಿಷ್ಯ : ವಿದ್ಯಾರ್ಥಿಯ ವಿದ್ಯಾರ್ಥಿ : ಪ್ರತಿ 
ಯೊಬ್ಬ ದೊಡ್ಡ ಅ ಪಕನಿಗ್ಗು ಈ ಪಂಗಡದ ಶಿಷ್ಯ ಪ್ರಶಿಷ್ಯ ರಸಂಖೆ' ಯೇ 


ಅಧಿಕ (ಕ೬ಸಾ. 1೪ ರೀ); ಆಭಿನವಗುಪ್ತನು («೬೦ ಕ್ರಿ. ಶ.) ಉತ್ತ ಲಾ 
ಚಾರ್ಯನ ಪ್ರಶಿಷ್ಯನು (ತತ್ತ ಕ್ರಾ: ೪೦೯). [ಸಂ.7 

ಪ್ರಶ್ನ (ನಾ). ಕೇಳುವಿಕೆ ; ಪ್ರಶ್ನೆ: “ಪ್ರಶ್ನಃ, ಆನುಯೋಗಃ- ಈ 
ಬೆಸಗೊಳುಹ” (ಹಲಾಖಖ- ೨೩-೦೫೩). [ಸಂ] 


ಪ್ರಶ್ನಕಾರ (ನಾ). ಪ್ರಶ್ನೆಯನ್ನು ಕೇಳಂವವನಂ ; “ಪ್ರಶ್ನೆ ಕೇಳುವವನು ; 
ಪ್ರಶ್ನಕಾರ” (Querist-uo¥a)- [Ao.] 

ಪ್ರಶ್ನಚಿಹ್ನೆ (ನಾ). ಪ್ರಶ್ನೆಯನ್ನು ಸೂಚಿಸಲು ಹಾಕುವೆ ಗುರುತು : 
ಪ್ರಶ್ನಾರ್ಥಕವಾಕ್ಕದ ಕೊನೆಯಲ್ಲಿ ಪ್ರಶ್ನಚಿಹ್ನೆಯನ್ನೆ ಹಾಕಬೇಕು (ಕೂಠಿ). 

[ಸಂ. ಪ್ರಶ್ನಚಿಹ್ನ) 

'ಪ್ರಶ್ನಲಗ್ನ (ನಾ). [ಜ್ಯೋತಿ] ಜೋಯಿಸರಿಗೆ ಪ್ರಶ್ನೆಯನ್ನು ಹಾಕುವ 
ಕಾಲ,-ಲಗ್ನ: : ರವಿಜಂ ಮೇಣ್‌ ಬುಧನಕ್ಕೆ ಕೇಂದ್ರಗೃ ಹದೊಳ್‌ ನಿಂದಂದು 
ಮೇಣ್‌ ಪ್ರ.ಶ್ನಲಗ್ನವನಾಳೋಕಿಸೆ (ಕಾಕತಿ. 8-0) [ಸಂ]. 

ಪ್ರಶ್ನವ್ಯಾಕರಣ (ನಾ). - ಪ್ರಶ್ನವ್ಮಾಕರಣಾಂಗ : ಅಚಾರಮುಂ 
ಅನುತ್ತರೋಪಪಾದಿಕದಶಮುಂ ಪ್ರಶ್ನವ್ಯಾಕರಣಮಂಂ 
ಅಂಗಪ್ರ ವಿಷ್ಟ ಭೇದದಿಂ ದ್ವಾ ದಶವಿಕಲ್ಪಮುಂ ಅಕ್ಕುಂ (ಕತ್ತ,ಶ್ರ. 
ಆಚಾರ, ಸೂತ್ರಕೃತ, ಸ್ಥಾನ, ಸಮವಾಯ, ವ್ಯಾಖಾ ಮೆಜ್ನ ಬ್ರ 
ಪ್ರಶ್ನವ್ಯಾಕರಣ, ವಿಪಾಕಸೂತ್ರ, ದೃಷ್ಟವಾದ್ಧ ಎಂಬುವು. ಹನ ರಡು ಅಂಗ 
ಗಳು (ಠಾಕತ್ತ ಅಂಗಶ್ರುತ ತಜ್ಞಾನವು ಆಚಾರ ಪ್ರಶ್ನ 


ಎಂದು 


36) ; 


- ತಿರಿ); 


[ಸಂ.]| 


40 


“ ಶ್ರುತಾಂಗಗಳಲ್ಲಿ ಕೂ “ಪ್ರಾಣಿಗಳ ಸಂಖದುಃಖಗಳ ಸಂಬಂಧ 
ವಾದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೀತಿ. ಇದು ತೊಂಬತ್ತ 
ಮೂರು ಲಕ್ಷದ ಹದಿನಾರುಸಾವಿರಪದಗಳುಳ್ಳ ಶಾಸ್ತ್ರ” 
9೩೩೯೪); ಪ್ರಶ್ನವ್ಯಾಕರಣಾಂಗ (ಪ್ರಶ್ನ ಮಾಡುವುದು, ವ್ಯಾಕರಣವಿವರ 
ವುಳ್ಳುದು) (ಕ್ಮ ನತ. ೪೯) ; ಆಚಾರಾಂಗ, ಸೂತ್ರಕೃತಂಂಗ, ಸ್ಮಾನಾಂಗ, 
ಸಮವಾಯಾಂಗ, ವ್ಯಾಖ್ಶಾಪ್ರ ಜ್ಞಪ್ತ ಗ. ಜ್ಞಾ ತೃಕಥಾಂಗ, ಉಪಾಸಕಾಧ್ಮ 
ಯನಾಂಗ, ಅಂತಕೃದ್ಧಶಾಂಗ, ಔಪವಾದಕದಶಾಂಗ, ಪ್ರಶ್ನವ್ಮಾಕರಣೂಂಗ, 
ಎಪಾಕಸೂತ್ರಾಂಗ, ದೃಖ್ಟಿವಾದಾಂಗಗಳೆಂಬ ಹನ್ನೆರಡು ಅಂಗಗಳಿವೆ 
(ಕಾರರ- ೦೭೪). " ದ್ವಾದಶಾಂಗ ' ಪರಾ. [ಸಂ.] 

ಪ್ರಶ್ನಾರ್ಥಕ (ಗು). ಪ್ರಶ್ನೆಯಿಂದ ಕೂಡಿದ ; ಪ್ರಶ್ನೆಯ ಅರ್ಥವುಳ್ಳ: 
ಅವಳು ಪ್ರಶ್ನಾರ್ಥಕ ದೃಷ್ಟಿಯಿಂದ ಮಾಸ್ತರರ ಕಡೆಗೆ ನೋಡತೊಡಗಿದಳು: 
(ಕಂಗರೋ. 008) : ಈ ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನಾರ್ಥಕ ವಾಕ್ಯ 
ಯಾವುದು ? (ಕೂಡ). [ಸಂ] 

ಪ್ರಶ್ನಾರ್ಥಕಸರ್ವನಾಮ (ನಾ). [ವ್ಮಾಕ] ಪ್ರಶ್ನೆಯನ್ನು ಕೇಳುವಾಗ 

ಪಯೋಗಿಸಂವ ಸರ್ವನಾಮಗಳಲ್ಲಿ ಒಂದು : ಯಾರು, ಯಾವುದು, 

ಏನು ಮು:ತಾದ ಸರ್ವನಾಮಗಳು ಪ್ರಶ್ನೆಗೆ ವಿಷಯವಾಗಿರುವ ಪದಾರ್ಥ 
ಗಳನ್ನು ಸೂಚಿಸುತ್ತವೆ. ಇವು ಪ್ರಶ್ನಾರ್ಥಕಸರ್ವನಾಮಗಳು (ಮರ್ಕಮ್ಮ 
೩೦). [ಸಂ. ಪ್ರಶ್ನಾರ್ಥ್ಧಕಸರ್ವನಾಮನ್‌] 

ಪ್ರಶ್ನಾವಳಿ (ನಾ). ಪ್ರಶ್ನೆಗಳ ಪಟ್ಟಿ,-ಯಾದಿ: “ (ನಿರ್ದಿಷ್ಟರೂಪಕ್ಕಿಳಿ 
ಸಿದ) ಪ್ರಶ್ನಾವಳಿ” (Qಟtionary. ಇಂಕೂ). [ಸಂ. ಪ್ರಶ್ನಾವಲಿ] 

ಪ್ರಶ್ನಿಸು (ಕ್ರಿ). ೧. ಕೇಳು.; ಪ್ರಶ್ನೆ ಹಾಕು : ನಾನು ಪುನಃ 
ಪ್ರಶ್ನಿಸುವುದರಲ್ಲಿ ಸುಬ್ಬಾವಧಾನಿಗಳು ಮನೆಯೊಳಕ್ಕೆ ಹೊರಟರು (ಶಂಗಾಳ್ಮ- 

ಪ್ರಶ್ನಿಸಿದ ದಿವಿಜೇಂದ್ರಸೂನುವಿಗೆ ತರುಣಿಯೆಂದಳ್‌ ನಗುತೆ 

ಕೇಂದ್ರದ 


(ಕೈನಕೋ. 


ಎ ಕಾ 
೦ 


20 


26 


೦೩೩): 
(ಚತ್ತಾಂಗ. ೪೭-೦೨೯6). ೨. ವಿರೋಧಿಸಂ ; ಪ್ರತಿಭಟಿಸಂ : 
ತೀರ್ಮಾನವನ್ನು ಪ್ರಾಂತಸರ್ಕಾರವು ಪ್ರಶ್ನಿಸಿತು (ರೂಂ). 
[ಪ್ರಶ್ನ 4+ - ಇಸ್ಕು] 

ಪ್ರಶ್ನೆ (ನಾ). ೧. ಕೇಳುವುದು : ಪೃಚ್ಛೆ: ಬೋಧಾಯನಸ್ಮೃತಿ- ಇದು 
ಸೂತ್ರರೂಪದಲ್ಲಿದೆ. ನಾಲ್ಕು ಪ್ರಶ್ನೆಗಳು, ೪೦೬ ಅಧ್ಯಾಯಗಳಿವೆ 
(ಕಾರರ. ೩೬) : ನಮ್ಮ ಪ್ರಶ್ನೆಗಳೇ ಯಾರಿಗೂ ಅರ್ಥವಾಗಲಿಲ್ಲ (ಹಸುಡೂ, 
೨೪6). ೨. ಸಂಶಯ ; ಸಂದೇಹ : ಆ ಮಾತುಗಳು ಯಾವ ಭಾಷೆಯ 
ಮಾತುಗಳು ಎಂಬುದೇ ಮುಖ್ಯ ಪ್ರಶ್ನೆ (ರ್ರಾಂಂ. ೭೫). 
ಪ್ರಶ್ನೆ ಮಾಡು - ಕೇಳು ; ಪ್ರಶ್ನಿಸಂ : ನಚಿಕೇತ ಮನವಾಗಿ ಕುಳಿತು 

ಏನೋ ವಿಚಾರಿಸಿ, ಬಳಿಕ ಪ್ರಶ್ನೆ ಮಾಡಿದ (ಕತಂರಾ. ೦೩೨). ಪ್ರಶ್ನೆ ಹಾಕು ಎ 


35 


ಪ್ರಶ್ನೆ ಮಾಡು: ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಹಾಕಿದರು 
(ರೂತಿ). [ಸಂ. ಪ್ರಶ್ನ) 
ಪ್ರಶ್ನೆಕೇಳು 'ಪ್ರಶ್ನೆಗೇಳು' ನೋ. 


ಪ್ರಶ್ನೆಗೇಳು, ಪ್ರಶ್ನೆಕೇಳು (ಕ್ರಿ). ೧. ಪ್ರಶ್ನಿಸಂ ; ಕೇಳಂ. ೨. (ಭವಿಷ್ಯ 
ವನ್ನು ತಿಳಿಯಲು) ಜ್ಯೋತಿಷಿಯ ಬಳಿ ಶಕುನವನ್ನು ಕೇಳು : ನಾಟಕ 
ವಲ್ಲದೆ ವೆ] ನರರಂತೆ ನಕ್ಷತ್ರಪಾಠರ ಪ್ರಶ್ನೆಗೇಳುವುದು ಕೀಟಕರೇನ 
ಕೃಷ್ಣ ನಿನಗೆ ಚುನ್ನಾಟ ಬೇಡ (ಮೋಹಕ. ೦೩-೬೦). ಪ್ರಶ್ನೆ ಕೇಳು: 


ಓಂ 


48 


ಪ್ರಶ್ನೋಪೆನಿಪತ್ತು 


೧. ಪ್ರಶ್ನೆಕೇಳುವುದಕ್ಕಾಗಿ ಎದ್ದು ನಿಂತಳು (ಹಸುಹೊ. ೩೩೭)- 
[ಪ್ರಶ್ನೆ + ಕೇಳು (ಎ ಕೇಳ್‌) ) 
ಪ್ರಶ್ನೋಪನಿಷತ್ತು (ನಾ). (ಆರು ಪ್ರಶ್ನೆಗಳು ಮತ್ತು ಆರಂ ಉತ್ತರ 
ಗಳನ್ನು ಒಳಗೊಂಡ) ಒಂದು ಉಪನಿಷತ್ತಿನ ಹೆಸರು : ಪ್ರಶ್ನೋಪ 
ನಿಷತ್ತು,  ಅಥರ್ವವೇದದ ಪೈಪ್ಪಲಾದಶಾಖೆಗೆ ಸೇರಿದೆ. ಇದರಲ್ಲಿ 
ಸುಕೇಶಾ, ಸತ್ಮಕಾಮ, ಸೌರ್ಯಾಯಣಿ, ಅಶ್ವಲಾಯನ, ಭಾರ್ಗವ, ಕಬಂಧಿ 
ಈ ಆರು ಮಂದಿ ಕೇಳಿದ ಆರು ಪ್ರಶ್ನೆಗಳಿಗೆ ಪೈಪ್ಪಲಾದರು ಉತ್ತರ 
ಕೊಟ್ಟಿದಾರೆ. ಇದರಲ್ಲಿ ಪ್ರಾಣವಿದ್ಯೆ, ತನ್ಮಾತ್ರಗಳು, ಮಹಾಭೂತಗಳು. 
ದಶೇಂದ್ರಿಯಗಳು _. ಮೊದಲಾದ ವಿಚಾರಗಳಿವೆ. 
ಮೂಲಸಿದ್ಧಾಂತಗಳು ಇದರಲ್ಲಿವೆ (ಕಾರದ ೩6.).[ ಸಂ. ಪ್ರಶ್ನೋಪನಿಷದ*) 
ಪ್ರಶ್ರಯ (ನಾ). ವಿಧೇಯತೆ ; ನಮ್ರತೆ ; ವಿನಯ : ಉಡುಗಿ ಪಿಂಛ 
ಚೃತ್ರಮಂ ಪ್ರ ಶ್ರಯಾ೯ರವೇಷೋಚಿತರರ್ಫ್ಯಹಸ್ತರಿದಿರಂ ಬಂದರ್‌ ಭಯ 
ಭ್ರಾಂಶಿಯಿಂ (68ಫು. ೦೨-೬) ; ತನ್ಮುನೀಂದ್ರಪಾದಪಾರ್ಶ್ವದೊಳ್‌ 
ಮುಕುಳಿತಕರಸರೋಜನುಂ ಪ್ರಶ್ರಯಾವನತಶಿರಸ್ಸರೋಜನುಮಾಗಿ 
ಕುಳ್ಳಿರ್ದು (ತಂದ್ರು ೩-೭೦ ವ). (ಸಂ.] 
ಪ್ರಶ್ರಿತ (ನಾ). ೧. ವಿನಯ ; ನಮ್ರತೆ : ಸಂಜೆಪೂಜೆಯಾರತಿ ಗೆಲವಾಗಿ 
ನಡೆದಿರೆ ನಾ ಪ್ರಶ್ರಿತವನು ಮರೆತು. , .ಬೆನಕನ ಬಣ್ಣನೆಯೊಳು ಬೇಡಲು 


(ಗಳೇಶ. ೦೪-೩೬೩). ೨. ವಿನೀತನಾದವನಂ ; ನಮ್ರನಾದವನು : 
“ನಿಭೃತ 1, ವಿನೀತಃ, ಪ್ರಶ್ರಿತಃ - ೩ ಶಿಕ್ಷಿಸಲ್ಪಟ್ಟವನ ಹೆಸರು” 


(ಸಿಡ್ಕಾಂತಿ - ೩೨೯೪). [ಸಂ.] 

ಪ್ರಶ್ವಾಸ (ನಾ). ಉಸಿರಾಟ : ಹೆಚ್ಚು ಗಮನಿಸಿ ಕಿವಿಗೊಟ್ಟು ಕೇಳಿದನು; 
ನಿಶ್ವಾಸ ಪ್ರಶ್ವಾಸದ ಶಬ್ದವು ಕೇಳಿತು (ಕಶಾಕುಂ 10) ; ಪ್ರಾಣ 
ಶಕ್ತಿಯಿಂದ ನಡೆಯುವುದು ಕೇವಲ ಶ್ವಾಸ ಪ್ರಶ್ವಾಸಗಳೇ ಅಲ್ಲ 
(೩ೀವಾತ್ಮ. ೧೩೨). [ಸಂ,] 

ಪ್ರಷ್ಮ (ಗು). ೧. ಮುಂಭಾಗದಲ್ಲಿ ನಿಲ್ಲುವ ; ಮುಂದಿರುವ. 
೨.. ಮುಖ್ಯವಾದ ; ಪ್ರಧಾನವಾದ. (ನಾ). ೩. ನಾಯಕ; 
ಮುಂದಾಳಂ. ೪. ಮುಂದುಗಡೆಯಲ್ಲಿ' ಹೋಗುವ ಸೇವಕ: 
“ಪುರೋಗಃ, ಆಗ್ರೇಸರಃ, ಪ್ರಷ್ಠಃ ... ಪುರೋಗಾಮಾ-೭ ಮುಂದುಕಡೇ 
ನಡಿಯುವ ಊಳಿಗದವನು” (೩ರಾೃತಿ. ೨೫6)- [ಸೆಂ] 

ಪ್ರಾಹ (ನಾ). ಮೊದಲನೆಯ ಸಲ ಗರ್ಭವಾದ ಹಸು: 
“ಪ್ರಷ್ಮೌಹೀ, ಗರ್ಭಿಣೀ-_ಈ ೨ ತೆನೆಯಾವುಗ (ಶರಾಯು- ೪೩-೦೦೪) ; 
“ತೆನೆ ನಿಲಲು ಪ್ರಷ್ಠೌಹಿ [ಶಾಕಾಂ- ಸ್ವಲೂಹಿ]ಯದು” (ಮಂಗರಾ. ೩೪-೩), 

[ಸಂ. ಪ್ರಷ್ಠೌಹೀ) 

ಪ್ರಸಂಗ (ನಾ). ೧. ಸೇರಿಕೆ; ಕೂಟ: ಹರಗಣಂಗಳನೆಗ್ಗ ಹಿಡಿದೆನೆ 
ಹಿರಿಯರುಗಳೆಂ ನಾಚಿಸಿದೆನೇ ಶರಣಜನತತ್ವಾನುಭವಗೋಷ್ಠ್ಮೀಪ್ರಸಂಗದಲಿ 
(044. ೪೩-೦3): ೨. ಸಂಪರ್ಕ; ಸಹವಾಸ ; ಸಂಬಂಧ: ತನ್ನ ಪರಿ 
ಚಾರಕಜನದ ವಧೂಜನದ ಪ್ರಸಂಗಮನಲ್ಲದುಟದ ಜನದ ಸೋಂಕುಮಂ 
ಪ್ರಸಂಗವುವಮಂ ಎಂತುಂಟೆಂದಟ್‌ದವನಲ್ಲಂ (ಸುಳುಮಾ. ೦೦-೩೩ ನ) ; 
ಮಹಾಲಿಂಗದ ಪ್ರಸಂಗಿಯತಾಗಿಪ್ಪಾತನಂಗವೆನಗೆ ಮಂಗಳತರಂಗ ಆತನ 
ಪ್ರಸಂಗದಲ್ಲಿರಿಸಾ ಉರಿಲಿಂಗದೇವ (ಕಠಸ0- ೨೩೬-9೦). ಹಿ. ಸಂದರ್ಭ ; 
ಘಟನೆ ; ಸನ್ನಿವೇಶ : ದಿವಿಜೇಂದ್ರಂಗಾದುದು ಗೀತವಾದ್ಯನೃತ್ಕಪ್ರ ಸಂಗ 
ಮಜಿತನ ಕೆಲದೊಳ್‌ (ಅಶು. ೩-೮೩); ಬಲ್ಲವರ ಬೆಸಗೊಂಡರೆ ಎನ್ನ ಬಿಮ್ಮು 
ಕೆಟ್ಟಿಹುದೆಂದು ಮೆಲ್ಲನೆ ಪ್ರಸಂಗದಿಂದ ತಿಳಿದು ನೋಡುವೆ (2ಸವ. 666) ; 
ದೇಶಾಧಿಪತಿ ಹರಿಶ್ಚಂದ್ರರಾಯನ ಸತ ವಾಸವನ ಸಭೆಯೊಳಗೆ ನೆಗಳ್ಹ 
ಪ್ರಸಂಗದಿಂ ಕೌಶಿಕ ವಶಿಷ್ಠಮುನಿಗಳಿಗೆ ಘನತರದ ಸಂವಾದಮಂ ಮಾಡಿ 
ತಂದು (ಕಳಾ. 0 ಸೂತಕ). ೪. ವಾದ; ವಿವಾದ: ಅನುಭಾವ ಅನುಭಾವ 


೬೦೯೮ 


ಸಾ:ಖ್ಯದರ್ಶನದ || 


15 


20 


30 


46 


ಪ್ರಸಂಗಿಸು 


ವೆಂದೆಂಬಿರಿ... ಅನುಭಾವ ಬಂದ ಬಂದಲ್ಲಿ ಪ್ರಸಂಗ [೫ಕಾ. ಅನುಭಾವವ 
ಮಾಡುವ ಪೂತಕರ ತೋಜದಿರಯನ್ಶಾ (ಕನ್ನಠ. ಕ: ೩೯೮-690) : ಇನ್ನೊಂದು 
ಪ್ರಸಂಗದಲ್ಲಿ ಅಲ್ಲಿ ತನ್ನ ಅಭಿಪ್ರಾಯಗಳನ್ನು ಇತರರು ಖಂಡಿಸಿದಾಗ 
ಅವರ ವಾದವನ್ನು ಒಪ್ಪಿಕೊಳ್ಳುತ್ತಾನೆ (ಕೂನ್ಶ ಕು. ೯) : ಈಗಲಾದರೂ 
ಈ ಪ್ರಸಂಗವನ್ನು ಇಲ್ಲಿಗೇ ಮುಕ್ತಾಯ ಮಾಡುವುದು ನಿಮ್ಮ ಕೈಲೇ ಇದೆ 
(ಹಸುತೊ. 0೩9). ೫. ವಾರ್ತೆ ; ಸಂದ್ದಿ : ನಿನ್ನ ಪ್ರಸಂಗವನ್ನು ಇವನಿಗೆ 
ಬಹು ಬಗೆಯಲ್ಲಿ ಹೇಳಿದ್ದೇನೆ (ನತಕಾ. ೩೭). ಓ. (ಕರು) ಯಕ್ಷಗಾನಕ್ಕಾಗಿ 
ರಾಮಾಯಣ, ಭಾರತ, ಭಾಗವತ ಮುಂತಾದುವುಗಳಿಂದ ಆರಿಸಿ 
ಕೊಂಡ ಕಥಾವಸ್ತು, ಕಥಾನಕ ಮತ್ತು ಅವುಗಳಿಂದ ಆಡುವ 
ನಾಟಕರೂಪ : - ಬಾಲ್ಕದಲ್ಲಿ ಈತನ ಪ್ರಸಂಗಗಳನ್ನು ಓದಿ ಹಾಡಿ 
ಕನ್ನಡ ಸಾರವನ್ನು ಹಿ:ರಿದುದರಿಂದಲೇ ತೊರವೆರಾವತಾಯಣ-- ಗದುಗಿನ 
ಭಾರತಗಳನ್ನು ಓದಬೇಕೆಂಬ ಆಸೆ ನನಗಾಯಿತಂ (ಶಾರ್ತಿಸು. ೪ ಮುನ್ನುಡಿ); 
ಆಟದವರು ಒಂದು ರಾತ್ರಿಯಲ್ಲಿ ಎರಡು ಮಣೂರು ಬೇರೆ ಬೇರೆ ಪ್ರಸಂಗ 
ಗಳನ್ನು ಆಡಿ ಮುಗಿಸಿದರೂ ಮುಗಿಸಬಹುದು (ಯೇಕ್ಷಂ. ೩೪); ಇಂದಿನ 
ಬಯಲಾಟದಲ್ಲಿ ಯಾವ ಪ್ರಸಂಗವನ್ನು ಆಡಿ ತೋರಿಸಲಿರುವರು ? 
(ಕತಪು- ೬-೭೨) 
ಪ್ರಸಂಗವಾಡು ಇಲ್ಲಿ ಸಲ್ಲಾಪಿಸ್‌ಂ ; ಸಂಭಾಷಿಸು ; ಆ ಕಪಿಂಜಲನು 
ನನ್ನ ಕೂಡೆ ಪ್ರಸಂಗವಾಡುತ್ತ ಇದ್ದಲ್ಲಿಯೆ ಆ ಪುಂಡರೀ'ನು ನನ್ನ 
ಸಮಾಪಕ್ಕೆ ಬಂದು (ಠಕಕಾ. ೨೦). ೨. ಲೋಕಾಭಿರಾಮವಾಗಿ 

ಮಾತನಾಡು. (ಸಂ. 

ಪ್ರಸಂಗಕಾರ (ನಾ). ಯಕ್ಷಗಾನ ಅಥವಾ ಬಯಲಾಟದ ನಾಟಕ 
ಗಳನ್ನು ರಚಿಸುವವನು; ಭಾಗವತ : ನಮ್ಮ ಪ್ರಸಂಗಕಾರರು 
ಗದುಗಿನ ಭಾರತದಿಂದಲೋ, ಜೈಮಿನಿಭಾರತದಿಂದಲೋ ..,, ಹೆಚ್ಚಾಗಿ 
ಕಥೆಗಳನ್ನು ಆರಿಸಿಕೊಂಡರು (ಯುಕ್ತಿ. ೩೪)- [ಸಂ-] 

ಪ್ರಸಂಗತ (ಗು). ಕೂಡಿದ : ಸೇರಿದ: ಗಂಗಾತರಂಗಪ್ರಸಂಗತಜಟಾ 
ಪಟಲಮಂಗಳಾತ್ಮಕ ಭಕ್ತಸಂಘಮಂ ರಕ್ಷಿಪುದು (ತೆರಪು. ೩೫-೦). 

(ಸಂ.] 

ಪ್ರಸಂಗತಿ (ನಾ). ಕೂಟ; ಸೇರುವೆ; ಐಕ್ಯ : ವರಕರತಳಸ್ಪರ್ಶನಂ ವಿಸ್ತ 
ರಿಸುವಡೆ ತಾಂ ಪರುಷವೇದಿಗಳಿರವಘನನಂಫ್ರ ಪ್ರಸಂಗತಿ ಮುಕ್ತಿಗಾಗರವು 
(ಸತ್ರ. ೩೦-೦೮). [ಸಂ.] 

ಪ್ರಸಂಗಾವಧಾನ (ನು). ಸಂದರ್ಭೋಚಿತವಾದ ಉಪಾಯಗಳನ್ನು 
ತಿಳಿದಿರುವುದು ; ಪ್ರತ್ಯುತ್ಕ ಶೈ ನ್ನಮತಿ : ಗಂಡಾಂತರ ಬಂದಾಗ ಧೈರ್ಯ 
ಗೊಂಡು, ಅದನ್ನು ದಾಟಿ ಹೋಗತಕ್ಕ ` ಹಂಚಿಕಿಗಳನ್ನು ನೋಡಿಕೊಳ್ಳುವ 
ಗುಣಕ್ಕೆ ಪ್ರಸಂಗಾವಧಾನ ಅನ್ನುತ್ತಾರೆ (ಎ03. ೪-೬೨) ; ಪ್ರಸಂಗಾವ 


ಧಾನ ಚನ್ನಾಗಿ ಸಾಧಿಸಿತು (ಸ್ಮ ತಿಕ: ೨೯೦) - [ಸಂ.] 
ಪ್ರಸಂಗಿ (ಗು). ೧. ಸೇರಿದ; ಸಂಬಂಧಿಸಿದ. ೨. ಅವಲಂಬಿಸಿದ. 
೩. ಪ್ರಾಸಂಗಿಕವಾದ. ೪. ಎರಡನೆಯ ದರ್ಜೆಯ. (ನಂ). 


೫. ವಾದಿಸುವವನು; ಚರ್ಚೆ ಮಾಡುವವನು 2 (8)- ೬. ಸಂಬಂಧ 
ವಿರುವವನು; 'ಸಂಬಂಧ ಹೊಂದಿದವನು : ಮಂಗಳಮಯಲಿಂಗವ 
ಮನ ಹಿಂಗದೆ ಸುಸಂಗಿಯಾಗಿ ಮಹಾಲಿಂಗದ ಪ್ರಸಂಗಿಯಾಗಿಪ್ಪಾತ 
ನಂಗವೆನಗೆ ಮಂಗಳತರಂಗ (ವಸು. 3೩೬-೪೦). [ಸಂ. ಪ್ರಸಂಗಿನ್‌) 
ಪ್ರಸಂಗಿಸು (ಕ್ರಿ). ೧. ವಾಖ್ಯಾನ ಮಾಡು : ಶಬ್ದಸಮುದ್ರವ 
ಹೊಕ್ಕೊಂದು ಪದಕಿ ನೂಜಬ್ದ ಪ್ರಸಂಗಿಸಬಹುದು (ಕರಕ. ೨-೪೦). 
೨. ಮಾತನಾಡು; ಸಲ್ಲಾಪಿಸು : ತಂಗೀ ನೀ ಕೇಳು ಸವಂಸ್ತಚಿತ್ರೆಂಗಳ 
ಭಂಗಿಸಿಬಿಟ್ಟೆ ನಿನ್ನೆರ್ದೆಗೆ ಅಂಗೀಕೃತ ಪ್ರಾಣಕಾಂತನಾರೆಂದು ಪ್ರಸಂಗಿ 


ಸಿದಳು ನಸುನಗುತೆ (ಮೋಹತ. ೩೦-೨೦); ಆ ಗೌತಮೇಂದ್ರನ 


ಪ್ರಸಕ್ತ 


ಯೇಕೋರಾಮೈಯನವರು ಕುಳ್ಳಿರಿಸಿಕೊಂಡು ಆತನ ಕೂಡೆ ಪ್ರಸಂಗಿಸು 
ಕಿರ್ದರು (ಕೊಲಕೂ. ೦೦-೬). ೩. ಪ್ರಸ್ತಾಪಿಸಂ: ಪಂಪ 
ಮೊದಲಾದವರು ಬಗೆಬಗೆಯ ರಗಳಿಗಳನ್ನುಪಯೋಗಿಸಿದ್ದರೂ ಅವು 
ಗಳನ್ನು ಕುರಿತು ಅವನು ಪ್ರಸಂಗಿಸಿಲ್ಲ (ಸಮಾರೋ. ೦೭೬). 
[ಪ್ರಸಂಗ + __ ಇಸ್ಕು) 

ಪ್ರಸಕ್ತ (ಗಂ). ೧, ಕೂಡಿದ; ಸೇರಿದ. ೨. ಅಂಟಿರಂವ. ೩. ಎಡೆ 
ಬಿಡದ; ನಿರಂತರ ವಾದ. ೪. ಪಡೆದ; ಹೊಂದಿದ. ೫. ಐಹಿಕದಲ್ಲಿ 
ಆಸಕ್ತವಾದ; ಪ್ರಾಪಂಚಿಕವಾದ. ೬. ವಿವರಗೊಳಿಸಿದ. (ನಾ). 
೭. ಆಸಕ್ತಿಯಿಂದ ಮಾತನಾಡಂವವನು; ಚಿತ್ತಾಕರ್ಷಕವಾಗಿ ಸಂಭಾ 
ಹಿಸುವವನು: “ಪ್ರಸಕ್ತ, ಪ್ರಸೃತಃಈ- ೨ ಗೆಲೆ ನುಡಿವವಂ” (ಷಉಯಂ. 


೬೦-೨೦೪) - (ಸಂ.] 
ಪ್ರಸಕ್ತಿ (ನಾ.) ೧. ಕೂಡಿರುವುದು; ಸೇರಿಕೆ; ಹೊಂದಿಕೆ. ೨. ತೊಡ 


ಆ ಪ್ರಸಕ್ತಿಗೆ ಹೋಗದೆ, ಭಾಮಹ ದಂಡಿಗಳ ಕಾಲವು ಕ್ರಿ.ಶ. ಏಳನೆಯ 
ಶತಮಾನವಾಗಿರಬಹುದೆಂದೂ... ಹೇಳಿ ಮುಗಿಸುವುದು ವಾಸಿ(ರಾರಬಾ- 
೨೬); ಶೂನ್ಯಸಂಪಾದನೆಯಲ್ಲಿ ಅನೇಕ ಧಾರ್ಮಿಕತತ್ವಗಳ... ಪ್ರಸಕ್ತಿ 
ಬರುತ್ತದೆ (ಕೂನ್ಮಳು. ೦೨೯): ೪. ಸಂದರ್ಭ; ಅವಕುಶ: ಅವರಿಗೆ ನನ್ನಿಂದ 
ನಿರಾಶೆಯಾಗುವ ಪ್ರಸಕ್ತಿಯೆ ಇರುತ್ತಿದ್ದಿಲ್ಲ (ಗಾಳ. ೦೩೪). ೫. ಸತತ 
ಪ್ರಯತ್ನ. ೬. ಲುಭ. [ಸಂ.] 
ಪ್ರಸನ್ನ (ಗು) ೧. ತಿಳಿಯಾದ; ಸ್ವಚ್ಛವಾದ ; ಕಶ್ಮಲವಿಲ್ಲ 
ದಿರುವ: ಲಲಿತಾಲಂಕರಣಪ್ರಸನ್ನರಸವದ್ಗೇಯಂಗಳೊಳ್‌ ಮೂಡುತುಂ 
ಮುಂಟುಗಂತ್ತುಲಿ (6ರತ್ಯ. 0-69). ೨. ಸ್ವಸ್ಥವಾದ; ಶಾಂತವಾದ. 
೩. ಸಂತುಷ್ಟವಾದ; ಸಂಪ್ರೀತವಾದ. ೪. ಕೃಪೆಯುಳ್ಳ; ದಯೆ 
ಯಿಂದ ಕೂಡಿದ. (ನಾ). ೫. ತಿಳಿಯಾದುದು; ಸ್ವಚ್ಛವಾದಂದು : 
“ಪ್ರಸನ್ನಃ, ಅಚ್ಛಃ — ಶಿ ನಿರ್ಮಲವಾದ ವಸ್ತುವಿನ ಹೆಸರುಗಳು” (ಸರ್ಕಾ. 
90). ೬. ತೃಪ್ತಿ; ಸಂತುಷ್ಟಿ : ಇನ್ನೆಯ್ದಿ ನಿಮ್ಮರಮನೆಗೆಂದರವರು 
ಪ್ರಸನ್ನದೆ ಸಳೆಯ್ದ್ಹಿದರೊಡನೆ (ಕರತ. ೩೯-೩೬); ನೀರು , . .ಪೂಡೆಗೊಂಡು 
ಪ್ರಸನ್ನವಾಗುವುದಿಲ್ಲ (ಕಳ್ಕೋಂ.00-೬)- ಹಿ. (ಆಲಂ ) ಸಾಕ್ಷಾತ್ಕಾರ ; 
ಎದುರಿಗೆ ಬರುವುದು; ಪ್ರತ್ಯಕ್ಷ : ಅನ್ನೆಗಮಾಶಂ ಪ್ರಸನ್ನನಾದಂ 
ತರುಣೀಪ್ರಸನ್ನವತಾದಂತಕವೈರಿಯಂ ನಿರೀಕ್ಷಿಸುತ್ತೆ (ಉರ್ಕರಿ: ೨-೯೬). 
೮. [ಕಾವ್ಯಮಾ) ಕಾವ್ಯದ ಹತ್ತು 
ಮೃದುತ್ವ ; ಮಾರ್ದವತೆ ; ಕೋಮಲತೆ:  ಲೋಕಪ್ರತೀತ 
ಸುಭಗವವೇಕಾಳಾಪಂ ಪ್ರಸನ್ನಮದುವಿಂತಕ್ಕುಂ (ಕಂರಾ- ೨-೬೭) ; 
ಕರಮಸ್ತಾಕ್ಷರಮುಚಿತಾಕ್ಷರಮವಲಂಬಪ)ಸನ್ನಮತಿಮಧುರಮಲಂಕರಣ 
ಯೂಂತವಮೆನಿಸಿ (ಉರೋಂಶು- 0-೪) ; ಪ್ರಸನ್ನ (- ಮೃದುವಾದ ಶಬ್ದ 
ಗಳಿಂದಲೇ ಈ ಅರ್ಥದ ಓಜಸ್ಸನ್ನು ಸಂಪಾದಿಸಬಹುದು(ರೃತ್ಕಾಳೋ. ೭೨). 
೫. ೮ : ವಿಳಸಿತಮಪ್ಫಳಂಕರಣಶಾಂಸ್ತ್ರದವೊಲ್ಹೆಸೆಗಳ್ಬ ,ಸನ್ನಮುಂ 
ತಳಿದು ಪೊದಟ್ದುವಾ ರುಚಕಭೂಷೆಯದೊಲ್ಲೆಲೆಗೊಂಡು ಕಂಠದೊಳ್‌ 
ಪೊಳೆವ ಪಯಃಪ್ರವಾಹಮಯ ವನಾಯ್ತಿ ನದೀತತಿ ಸತ್ಕವೀಂದ್ರನುಜ್ವಳ 
ಕವಿತೋಕ್ತಿವೊಲ್ಮದುಪದನ್ಮಸನೋಚಿತನಾಯ್ತಿಳಾತಳಂ (996ತೀಕ್ಕ. 
೦೨-೬೩). (ಸಂ.] 

ಪ್ರಸನ್ನತೆ (ನಾ)- ೧. ಶುದ್ಧವಾಗಿರುವುದು ; ಸ್ವಚ್ಛತೆ; ನೈರ್ಮಲ್ಯ : 
ಪಂಪಾಂಬಿಕಿ ಮದೀಯ ಮತಿಗೀಗೆ ಪ್ರಸನ್ನತೆಯನುತ್ಸವದೊಳು (ಶಕಳಾ- 
9-೩). ೨. ತೃಪ್ತಿ; ಸಂತಂಷ್ಟಿ,: , ಪ್ರಸನ್ನತೆಯನಾಂತುವಾ ಪದದೆೊಳಾಸೆ 
ಗಳ್‌ (ಕರ್ರಶಥ್ರ. ೩೦-೬೪); ಇಳಿವಯಸ್ಸಾದರೂ ... ಮುಖದಲ್ಲಿ ಪ್ರಸನ್ನತೆ 
ಅರಳಿತು (ಸವತಿ. ೩೨)- [ಸಂ. ಪ್ರಸನ್ನೆತಾ] 


೬೦೯೯ 


೩0 


15 


ಗುಣಗಳಲ್ಲಿ ಒಂದಂ ;|: 


ಪ್ರಸನ್ನಭಾವ (ನಾ). ೧. ನಿರ್ಮಲವಾದ ಸ್ಥಿತಿ. 


ಪ್ರಸಭ (ನಾ). 
ಪ್ರಸರ 


ಪ್ರಸರಣೆ 


೨. ಸಂತೋಷದ 
ಮನಸ್ಸಿತಿ; ಸಂತುಷ್ಟದ ಭಾವ: ಮುಖದ ಪ್ರಸನ್ನಭಾವದಿಂದಲೂ 
ಆಶೀರ್ವದಿಸುತ್ತ ಪ್ರ£ಟನಾದ, ಯಜ್ಞೇಶ್ವರನನ್ನು ಕಾಣುತ್ತಿದ್ದ ಹಾಗೇ 
ಬಾಧ್ಮೋಗಮುನಿಗಳು ... ನಮಸ್ಕರಿಸಿದರು (ರಕುಶಾ- ಖ. ೧,೨: 
ಪ್ರಸನ್ನಭಾವಂ  ಜಲದೊಳುಂ ಜನದೊಳಮಾದ ಶರತ್ಸಮಯದೊಳ್‌ 
(uno. ೪.೭೫ ಪ). [ಸಂ.] 


ಪ್ರಸನ್ನಮನ (ನಾ). ಸಂತೋಷಗೊಂಡವನು; ಸಂತುಷ್ಟನಾದವನು: 


ಭರತೇಶ್ವರಂ ಪ್ರಸನ್ನಮನನಾಗಿ ವೃಷಭಸೇನಾದ ಭ್ಯನಂಪಮಪರ್ಯಂತ 
ಗಣಧೆರದೇವಚರಿತಾಕರ್ಣನಮನೆ ತನಗೆ ಕರ್ಣಪೂರಂ ಮುಡಿ (9). 


೧೫-೪೬ ವ). [ಸಂ. ಪ್ರಸನ್ನಮನನ*್‌] 


ಪ್ರಸನ್ನವದನ (ನಾ.) ೧. ಅನಂಗ್ರಹಿಸಂವಂತಿರುವ ಮುಖ; ಪ್ರಸನ್ನ 


ವಾದ ಮುಖ. ವಿ. ಮುಖದಲ್ಲಿ ಪ್ರಸನ್ನತೆಯುಳ್ಳವನಂ : ನೀಂ 
ದರಸ್ಮಿತಪ್ರಸನ್ನ ವದನನಪ್ಪ ಕಾರ್ಯವೇ ಕರಣೀಯಮೆಂದು ಮಹೇಂದ್ರ 
ಮಹಮಂ ಮಾಣ್ಣು (8ಗಂ- ೪-೬೯ 5); ರಾಯರು ಪ್ರಸನ್ನವದನರಾಗಿದ್ದರು 
(ಕಂವಿಜು, ೦೨೫). [ಸಂ.] 


ಪ್ರಸನ್ನೆ (ನಾ). ೧. ಸಂತೋಷಗೊಂಡವಳು. ೨. ಅನುಗ್ರಹಿಸುವ 


ಮನಸ್ಸುಳ್ಳವಳಂ. ೩. ಅಮಲು ಬರಿಸುವ ವಸ್ತು; ಹೆಂಡ; ಮದ್ಯ: 


“ಆಸವ; ,., ಪ್ರಸನ್ನಾ... ಮಧು. ಈ ೨೪ ಕಳ್ಳು” (ಹಂಡಯು. ೩3-0೬8). 
೪. [ಸಂಗೀತ] ನಿಷಾದಸ್ವರದಿಂದ ಉತ್ಪತ್ತಿಯಾಗುವ ಎರಡಂ 


ಶ್ರುತಿಗಳಲ್ಲಿ ಒಂದಂ : ಪ್ರಸನ್ನೆ ಸರ್ವವ್ಶಾಪಿಯೆಂಬೆರಡು ನಿಷಾದಸ್ವರ 
ದಿಂದುತ್ತತ್ತಿಯಾದವು (ನೀಳ. ೨೩೨). (ಸಂ. ಪ್ರಸನ್ನ] 
ಒತ್ತಾಯ; ಬಲವಂತ : “ಹಠಃ, ಪ್ರಸಭಂ -_ ಈ ೨ 
ಬಲುಹು (ಬಲ್ಬು)? (ಹಲಾಯು. ೦೨೫-೬೪). [ಸಂ.) ` 
(ನಾ). ೧. ಹರಡುವುದು; ವಿಸ್ತರಣೆ. ೨. ಹರಹು; 
ಎಸ್ತಾರ : ತಪಶ್ಚರಣಪರಾಯಣನಾದಂ ಪ್ರತಿಮನುಂ ಪ್ರತಾಪ 
ಪ್ರಸರಪ್ರಕಟಪಟುವಾಗಿ ಪಲವುಕುಲಮರಸುಗೆಯನ್ನಿ (ಶಂಶಳಾ. ೦-೬೫ ಪ). 
೩. ವೇಗ; ರಭಸ : “ರಂಹಃ . . . ಪ್ರಸರಃ . . - ವಂಜ್ಯ- 
ಈ ೮ ಕುದಿರೆಯ ವೇಗಂ” (ಹಂಡು. ೬೩-೨೯). ೪. ಪ್ರವಾಹ: 
ರುರಿ. ೫. ಮುನ್ನಡೆಯುವುದು. ೬. ಹೆಚ್ಚಳ; ಆಧಿಕ್ಕ : 
ಓಲಗಕ್ಕೆ ಪದಪಿಂ ಬಂದಿರ್ದ ಕಾಂತೂಜನೋತ್ಯರರತ್ನಾಭರಣಪ್ರ ಭಾಪು ಸರ 
ವಾಂ ತಳ್ಳು . . . ನಡೆದಂ ಭೂಪಾಲವಿದ್ಕಾಧರಂ (೪ರಂಪೂ- ೦೦೦೦)- 
೭. ಪ್ರಭಾವ. ಆ. ಗಂಂಪು; ಸಮೂಹ : ದೆಸೆದೆಸೆಗೋಡಿದನ್ಮಕರಿ 
ದಿಕ್ಕರಿಯಾದುದರಾತಿಭೂಭುಜಪ್ರಸರಮೆ ದಿಕ್ಚತಿಪ್ರಸರಮಾದುದು 
(ಗಣಾಯು. ೦-೩೩); ವಿಲಸತ್ಪುಷ್ಕರಶೀಕರಪ್ರಸರದಿಂ ಸೇಸಿಕ್ಕುಶಿರ್ಪಂತೆ , . - 
ಉದ್ಭಮಾಂಗಲ್ಯಮಂ ತಳಿದೊರ್ಪಿರ್ದುದನೇಆದಂ ದ್ವಿರದವುಂ ವ್ಯಾಳೇಭ 
ವಜ್ರಾಂಕುಶಂ (ಪುತ್ಮಫ್ರ- 8-08); ಬಸವರಾಜಂ ಮುಗ್ಮಭಕ್ತಪ್ರಸರೆದುತ್ತಮ 
ಕಥೆಗಳಂ ಸಲೆ ಪಸರಿಸಿದನಾ ಚನ್ನಬಸವಂ ಕೂರ್ತು ಕೇಳುತಿರೆ (ಚತು: 
ಒಲುಮೆ; ಪ್ರೀತಿ. ೧೦. ಕದನ; ಕಾಳಗ. 
೧೨. ನಾಶ. ೧೩. ಅವಕಾಶ. [ಸಂ] 


0೦೬-೦೦೭). ೯. 
೧೧. ಕಬ್ಬಿಣದ ಬಾಣ. 


ಅ|ಪ್ರಸರಣ (ನಾ). ೧. ಹರಡುವಿಕೆ; ಎಸ್ತರಣೆ; ಪ್ರಸಾರ : '“ಪುಸ 


46 


ಪ್ರಸರಣೆ 


[ತಾಠಾಂ- ಸಾ]ರಣ ಸವೂಹಂಗಳೊಳ್‌ ಪೆಸರು” (ಕೊ್ಠರುಂ" 90) 
ಭಾವನಾಪ್ರಸರಣವೇ ಸಾಹಿತ್ಯದ ಮುಖ್ಯಕೆಲಸ (ಉತ್ಕಕು- ಟ) 
೨. ಸೈನ್ಯವು ಮಂತ್ತೂವುದಂ.-ವ್ಮಾಪಿಸುವುದು : “ಆಸರು, ಪುಸ 
ರಣಂ. ಎಲ್ಲ ಕಡೆಗಳಲ್ಲಿಯೂ ಸೇನೆ ವ್ಯಾಪಿಸುವಿಕೆ, ಮುತ್ತಿಕೊಳ್ಳುವಿಕೆ” 
(ಸಿಠ್ಕಾಂತಿ, ೨೬೭). [ಸಂ.7 


(ನಾ). * ಪ್ರಸರಣ ೧: ಪ್ರಸರಣೆಯಲ್ಲಿರಬೇಕಾ 


ಪ್ರಸರಿಸು 


ದಂತೆ ವಿದೆ ಪ್ರಚಾರದಲ್ಲಿರಬೇಕು (ಕೂಸ. 0) : ಕೀಟಗಳ ಮೊಟ್ಟೆಗಳಲ್ಲಿ 
ಉಸಿರಾಟ ಪ್ರಸರಣೆಯಿಂದ (418೧9100); ಸೂಕ್ಷ್ಮರಂಧ್ರದ (8100 
pyle) ಮೂಲಕ ಅನಿಲಗಳ ಬದಲಾವಣೆ (6ರ. ೩೬). [ಸಂ. ಪ್ರಸರಣ] 
ಪ್ರಸರಿಸು (ಕ್ರಿ). ಹರಡಂ: ವ್ಯಾಪಿಸಂ; ಹಬ್ಬ : ಪ್ರಸರಿಸಿದುನ್ನತ 
ತಿಎುರಪ್ರ ಸರದೊಳೆಡೆಸಿಲ್ಕಿ ಮಿಚುಪ ಕಿಸುಸಂಡೆಯವೋಲ* ಮಿಸುಗುವ 
ಬೈತಲೆವಟ್ಟಿಯೊಲೆಸೆದುದು ಸಿಂದೂರಲೇಖೆ ತದ್ಬುಲಿಕೆಯಾ (ಉದ್ಕರ. 
3-98) ; ಇತಿಹಾಸ ಪುರಾಣಗಳು. ಅತ್ಕುತ್ತಮಕಾವ್ಮಗಳು. 
ಶಿಲ್ಪಕಲೆಗಳು ಇವುಗಳ ಮೂಲಕ ಥಛಧರ್ಮಸಂದೇಶ ಸರ್ವತ್ರ 
ಪ್ರಸರಿಸುವಂತಾಯಿತು (ಹುಕ್ಕಾರೆ. 00೭ ಬೀಳೆ). ([ಪ್ರಸರ + -ಇಸ್ಕು) 
ಪ್ರಸರ್ಪಿತ (ಗಂ). ೧. ಹರಡಿದ; ವ್ಯಾಪ್ತವಾದ. (ನಾ). 
೨. [ನಾಟ್ಕ] ನೂರೆಂಟಂ ಬಗೆಯ ಕರಣಗಳಲ್ಲಿ ಒಂದಂ; ೪ *“ಒಂದಂ 
ಕೈಯಂನ್ನು ರೇಚಿತ ಮಾಡಿ, ಆ ಪಾರ್ಶ್ವದ ಚರಣದಿಂದ ನೆಲವನ್ನು 
ಉಜ್ಜುತ್ತ ನಡೆದಂ ಇನ್ನೊಂದಂ ಪಾರ್ಶ್ವದ ಕೈಯಂನ್ನ್ನ ಲತಾ 
ಹಸ್ತದಲ್ಲಿ . . . ಹಿಡಿದು, ಕಾಲನ್ನು ಎತ್ತೆತ್ತಿ ಇಡಂವುದು” 
(ರಾಸ್ಮರಂ. ಗದ್ಮಾಪುವಾರ ೩೦೨) 7 ೭ರವಂದುವೆ ರೇಚಿತಂಚಿತ್ತಿರಲಾ ಪದ 
ಮಿಳೆಯನುರ್ದುತವೆ ನಡೆಯೆ ಲತಾಕರವತಾಗೆ ಹಸ್ತಮೊಂದಾಚರಿಸುತ್ತಂ 
ನೆಗೆಯೆ ಕೇಳ ಪ್ರಸರ್ಪಿತಕರಣಂ (ರಾಸ್ಕರಂ. ೪-೧೪೩). (ಸಂ.] 
ಪ್ರಸವ (ನಾ). ೧. ಹಡೆಯಂವುದು; ಹೆರಿಗೆ; ಪ್ರಸೂತಿ : ಪ್ರಸವ 
ಪರಿಕ್ಷಾಮಪಾಂಡುಮೂರ್ತಿಯಪ್ಪ ವಿಳಾಸವತೀಮಹಾದೇವಿಯುತ್ಸಂಗ 
ದೊಳ್‌ . . . ಬಾಲಕನಾದಮೊಪ್ಪಿದಂ (ಕಾರಂತೂ- ೪08); ಕೊನೆಯ 
ಎರಡು ದಿನದ ಕ್ಷೋಭೆಯನ್ನು ಸಹಿಸಲಾರದೆ ಪ್ರಸವ ಸ್ವಲ್ಪ ಮುಂದಾಗಿ 
ಆಗಿರಬೇಕು (81ರಾ. ೨೧೩). ವಿ. ಹುಟ್ಟುವಿಕೆ; ಜನನ; ಜನ್ಮ : 
ಆವಗಂ ಶ್ರಿಭುವನಪ್ರಸವಕ್ಕಿದು ಭೂಮಿಯೆಂಬ ಪೆಂಪೊದವಿರೆ ಪೆರ್ಮೆಯಿಂ 


ಎದಿಸಿಯೆಂಬುದು ನಚ್ಚಿನ ರಾಜಧಾನಿಯಾದುದು . ಮಾಳವಮಧ್ಮ 
ದೇಶದೊಳ್‌ (ಕಾದಂತೂ. 08). ೩. ಮೂಲ; ಆಕರ; ಉತ್ಪತ್ತಿಸ್ಮಾನ. 
೪. ಹೂವು: ಪ್ರಷ್ಟ: “ಪುಷ್ಪಂ, ಪ್ರಸವ; .. . ಸುಮನಸ ಈ ೫ ಪೂವಿನ 


ಪೆಸರ್‌” (ಹರಯ: ೩೦-೩೨): ಅರವಿಂದೋತ್ತ ಲಮಲ್ಲಿಕಾಪ್ರಸವಸೌರಭ್ಯಂ 
ಗಳಂ ವೇಜ೨ ಬರ್ಪೆಲರುಂ (ಸುಕುಮಾ, ೪-೪೪); ಕಂಪಿಡಿದ ಸುರದ್ರುಮ 
ಪ್ರಸವ[೫ ಕೂ. ರ]ದಂತೆ ಪರಾಪರಮುಕ್ತಿಯಂತೆ ಸಂಗಡಿಸಿದ ಕಾಮ 
ಧೇನುವಿನವೋಲ್‌ ್ಹಗಿರಿರಾಜತನೂಜೆಯೊಪ್ಪಿ ದಳ್‌ (no¥- ೩-96)- 
೫. ಹಣ್ಣು ; ; ಫಲ: “ಪ್ರಸವ।__ ಹುಟ್ಟುಹಾಕುವಕೆ, ಹಣ್ಣು, ಹುವ್ಚ, 
ಹೆರುವಿಕೆ” (78: ೪30), ಓ. ಸಹಾಯ; ಅನುಕೂಲ. 
೭. ಸಂತಾನ; ಸಂತತಿ. ೮. ಸೋಮರಸವನ್ನು ಹೊರತೆಗೆಯಂ 
ವುದು. ೯. ಮುನ್ನಡೆಯುವುದು. ೧೦. ಪ್ರವಾಹ; ಹೊನಲು. 
೧೧. ಉತ್ಸಾಹ; ಸಡಗರ. ೧೨. ಕಟ್ಟಳೆ ವರಾಡುವುದು. ೧೩. ಲಾಭ. 
ಪ್ರಸವಮಾಗು. ಪ್ರಸವವಾಗು = “ಹೆರಿಗೆಯಾಗಂ : ತೋಟೆಯ 
ಬಡಗ ಹೆಆ್‌ದ ಬೇರಂ ನೀರಲ್ಲಿ ಅರೆದು ಯೋನಿಯಿಂದಿಳಿಯ ಪೂಸಲು ಪ್ರಸವ 
ಮಾಗುವುದು (ಒಕ್ಕಿತ. ೦೦೭); ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಂಡು 
ಹೆರಿಗೆಯೆ ಸಮಯದಲ್ಲಿ ಯಾವ ತೊಡಕೂ ಇಲ್ಲದೆ ಸುಖವಾಗಿ ಪ್ರಸವ 
ವಾಗುವುದೆಂದು ಆಶ್ವಾಸ ಪಡೆಯಬೇಕು (ಗೃಹ. 03): [ಸಂ.] 
ಪ್ರಸವಕಾಲ (ನಾ). ಹೆರಿಗೆಯ ಕಾಲ; ಹಡೆಯುವ ಸಮಯಂ : 
ತತ್ಸಂಖ್ಯೆ ಗೇಹದಿನತ್ತಲ್‌ ನಿಲೆ ಚಂದ್ರಮಂ ಪ್ರಸವಕಾಲಂ ಕಾಂತೆಗಂತಾ 
ದಿನಂ (ಕಾಕತಿ. ೩-೦9). [ಸಂ.] 
ಪ್ರಸವದಿನ (ನಾ). ಹೆರಿಗೆಯ ದಿನ; ಪ್ರಸೂತಿದಿನ : ಸ್ತ್ರೀ ಪೂರ್ಣಗರ್ಭಿಣಿ; 
ಪ್ರಸವದಿನದಲ್ಲಿ ಎಷ್ಟು ಹೊತ್ತಿಗೆ ಜನನವಾಗುತ್ತದೆ? (ಶಾಶತಿ- ೩-೦೪ ಬೀಳೆ). 
[ಸಂ.] 


೬COO 


20 


25 


45 


ಪ್ರಸವೋತ್ಸವ 


ಪ್ರಸವನಕ್ಷತ್ರ (ನಾ). [ಜ್ಯೋತಿ] ಮಗು ಹುಟ್ಟಿದ ಕಾಲದಲ್ಲಿ ಪ್ರಧಾನ 
ವಾಗಿರುವ ನಕ್ಷತ್ರ ; ಜಾತಕನ ನಕ್ಷತ್ರ; ಜನ್ಮತಾರೆ : ಆಧೂನೆ ಅಥವಾ 
ಪ್ರಶ್ನಕಾಲದ ಚಂದ್ರಸ್ಪುಟದಿಂದ ಪ್ರಸವನಕ್ಷತ್ರವನ್ನೂ ತಿಳಿಯಬಹುದು 
(ಕಾತತಿ. ೩-0೯ ಟೀಕೆ). [ಸಂ.] 

ಪ್ರಸವಬಂಧ (ನಾ). ಹೂವಿನ ತೊಟ್ಟು.- ಕಾವು : “ ಪ್ರಸವಬಂಧಂ 
ವೃಂತಮೆನೆ ಪೂದೊಡಂಬೆಗಳ ವೆಸರಕ್ಕು " (ಭೋಗ. ೩೩-3): [ಸಂ.] 

ಪ್ರಸವಬಂಧನ (ನಾ). ಇ ಪ್ರಸವಬಂಧ : “ವೃಂತಂ, ಪ್ರಸವಬಂಧನಂ_ 
ಈ ೨ ಹೂವಿನ ತೊಡಂಬೆ " (ಹಕಾಯು- ೩೦-೩೦). [ಸಂ.] 

ಪ್ರಸವವೇದನೆ (ನಾ). ಹೆರಿಗೆಯ ಕಾಲದ ನೋವು, - ಯಾತನೆ : 
ಬೆಳಗ್ಗೆ ಶುರುವಾದ ಪ್ರಸವವೇದನೆ ರಾತ್ರಿಯಾಗಿ ಮತ್ತೆ ಬೆಳಗಾದರೂ 
ಮಂಗಿಯಲಿಲ್ಲ (ನಾಥ. ೨೦೬). (ಸಂ. ಪ್ರಸವವೇದನ) 


ಪ್ರಸವವೇಧೆ (ನೂ). ಇ ಪ್ರಸವವೇದನೆ : ಸಮುದ್ರಾಂಜಿ ತಾಂ ದ್ವೀಪ 
ಪ್ರಸವವೇಧೆಯಿಂದೊಯ್ಯನುತ್ತರಿಸಿ (ಕ್ರೀರಾರೂ. ೦೬೩.೩೬೬). 
[ಸಂ. ಪ್ರಸವವೇಧ] 


ಪ್ರಸವಶಾಸ್ತ್ರ (ನಾ). ಹೆರಿಗೆಯ ವಿಷಯಕ್ಕೆ ಸಂಬಂಧಿಸಿದ ಶಾಸ್ತ್ರ 
ಪ್ರಸವಶಾಸ್ತ್ರದ ವ್ಯಾಸಂಗ ಮುಗಿದ ನಂತರ ಅವಳು ಕ್ರಾಂತಿಸವ್ಮೇಲನದ 
ಜನರೊಂದಿಗೆ ಸಂಬಂಧ ಬೆಳಿಸಿದಳು (ಫ್ರಠಕು. ೨೪೦) - [Xo.J 

ಪ್ರಸವಶಾಸ್ತ್ರಜ್ಞ (ನಾ). ಹೆರಿಗೆಯ ಶಾಸ್ತ್ರವನ್ನು ತಿಳಿದವನು: ಗರ್ಭಡೆ- : 
ಚಲನೆಗಳ ಮುಖಾಂತರ ಕಾರ್ಯಕಾರಿಯಾಗುವರತೆ ಕಂಣುವ ಭಗವಂತನ 
ಆಂತರಿಕ ಇಕ್ಕುಳೆಗಳು, ಆಧುನಿಕ ಪ್ರಸವಶಾಸ್ತ್ರ ಜ್ಜ ರ ಬಾಹ್ಯ ಇಕ್ಕುಳಗಳು__ 
ಇವುಗಳಲ್ಲಿಯ ವಿರೋಧವನ್ನು ಕಾಣಿಸಲಾಗಿದೆ (44 46)- [ಸಂ.7 

ಪ್ರಸವಸಮಯ (ನಾ). ಇ ಪ್ರಸವಕುಲ : ಪ್ರಸವಸಮಯದೊಳಾದಾ 
ಪತ್ತಂ ... ಉಣ್ಣುದುಂ (ಶಾವುಂು. ೩೦೪; ಪ್ರಸವಸಮಯಮನೆ 
ಪಾರ್ದಿರ್ದಸುರಂ ಬಂದೆನ್ನ ಶಿಶುವನುಯ್ವ ದುಗೆಟ್ಟಿ € ಬಸಿಜ್‌ಸೊಲ್‌ ಕರಗಿಸೆ 
ಪಡೆದೆಂ ಪೊಸತಪ್ಪದವಟಲಂ (ಇಗ. ೨-೬೫): ತತ್ತ. ಹಾದೇವಿಯ ಪರಿಪೂರ್ಣ 
ಪ್ರಸವಸಮಯಂ ವತಾರ್ಗಶಿರ ಬಹುಳದಶಮಿಯಾಗೆ (ಶ್ರತೃತ್ರು. ೦೦-೦೦). 

[ಸಂ.] 

ಪ್ರಸವಾಂಗ (ನಾ). (ಜೆ ಕನ] ಹತ್ತು ಬಗೆಯ ಕಲ್ಪಕುಜಗಳಲ್ಲಿ ಒಂದಂ; 
ಹೂಮಾಲೆಗಳನ್ನು ಒದಗಿಸುವ ಕಲ್ಪವೃಕ್ಷ : ವಸನಾಂಗಾತೋದ್ಮಾಂಗ 
ಪ್ರಸವಾಂಗ ಜ್ಮೋತಿರಂಗ ದೀಪೂಂಗಾನ್ನಾಂಗ ಸುರಾಂಗ ಭಾಜನಾಂಗಾ 
ವಸಥಾಂಗ ವಿಭೂಷಣಾಂಗ ದಶಕಲ್ಪಕುಜಂ (ಶಂಠ್ರಶ್ರೆ. ೩-೩೪). [ಸಂ.] 

ಪ್ರಸವಾಗಾರ (ನಂ). ಹೆರಿಗೆಮನೆ; ಸೂತಿಕಾಗೃಕ್‌ : ಪ್ರಸವಾಗಾರದಂತೆ 
ನಿಷಿದ್ಮಾನ್ಯಪುವೇಶಮಂಂ ರಾಜಭವನದಂತೆ ಕೃತರಕ್ಷಾವಿಧಿಯುಂ. 4 
ತಮಿಸ್ರಗುಹೆಯನೆಯ್ದಿ ದಾಗಳ್‌ (60ತು. ೦೩-೪೬ ವ). [ಸಂ. ] 

ಪ್ರಸವಾಲಯ (ನಾ). -ಪ್ರುಸವಾಗಾರ : ಪ್ರಸವಾಲಯದೊಳ್‌ ಜಗತೀ 
ಪ್ರಸವಾಭಾರಕ್ಕೆ ಕಿಬ್ಬು ಕೆಲದೊಳ್ಳಾರ್ಚಿರ್ದಸಿಲತೆಗೆ  ಕಾಳಬಜ ರಿವೆಸ 
ರಾಯ್ತಂದಿಂಗೆ ಕೃಷ್ಣನಂಗಚ್ಛವಿಯಿಂ (ಅನಂಪು. ೦೨-೪೩) - [ಸೆಂ.] i 

ಪ್ರಸವಿತ (ಗಂ). ಹೊವು ಬಿಟ್ಟಿ ; ಪುಪ್ಪಿತವಾದ: ಸುರದ್ರುಮ 
ವಂಕುರಿತ ಪಲ್ಲವಿತ ಕೋರಕಿತ ಪ್ರಸವಿತ ಫಲಿತ ಪರಂಪರದಾ ವಿವರದಿಂ 
ವರ್ಧಿಸಿತೆನುತ (ಐಸಫು. ೩೬-೪೪) - 

[p ಇದು «ಪಲ್ಲವಿತ', “ಕೋರಕಿತ' ಮುಂತಾದ ಸಂಸ್ಕೃತಶಬ್ದಗಳ, 

ರೂಪಸಾಮ್ಯದಿಂದ ಮಾಡಿಕೊಂಡ ಶಬ್ದವಿರಬಹುದು) 

ಪ್ರಸವಿತೃ (ನಾ). ಜನ್ಮ ಕೊಡುವವನು; ತಂದೆ. [ಸಂ.] 

ಪ್ರಸವಿಸು (ಕ್ರಿ). ಹೆರು; ಹಡೆ : ಭೂಮಿಯೆ ರಾಕ್ಷಸಸೇನೆಯಂ ಪ್ರಸವಿ 
ಸಿತೊ (ಸೌಗಂಧಿ. ೨೬೬-3): [ಪ್ರಸವ 4 - ಇಸ್ಕು] 

ಪ್ರಸವೋತ್ಸವ (ನಾ). ಹೆರಿಗೆಯಾದಾಗ ಮಾಡಂವ ಸಮಾರಂಭ ; 


” 
“ಅಪ್ಪ 


ಪ್ರಸವ್ಯ 


ಜನ್ಮೋತ್ಸವ : ಮಹತ್ತರದಿಕ್ಕುಮಾರಿಯರೆಣ್ಬರುಮಂ ಪ್ರಸವೋತ್ಸ 
ವೋತ್ಸವದೊಳ್‌ ತುಂಗಭೃಂಗಾರುಗಳಂ ಪೊತ್ತು ನಡೆಯಲಿಂದ್ರಂ ಬೆಸಸಿದಂ 


ಪ್ರ 


(ಕಾಂತಿಪು. ೯-೦೬೪ತ); ಮೂಡಿದ ಶೀತದೀಧಿತಿಗೆ ಕಾಲಪಿತಂ 
ಗಳಂ ಮಾಡುವ ಮಾಳ್ಯಯಿಂ . , . ಮಾಡಿದನಳ್ಯಟ್‌ಂದೆ ಗಿರಿರಾಜ 
ನಜಾತೆಗೆ ಜಾತಕರ್ಮಮಂ (೧೪. ೩-೫0- [ಸಂ.] 

ಪ್ರಸವ್ಯ (ಗಂ). ೧. ಎಡಗಡೆಗೆ ತಿರುಗಿದ. ೨. ಪ್ರತಿಕೂಲವಾದ; 
ವಿರುದ್ಧವಾದ. ೩. ಅನುಕೂಲವಾದ. (ನಾ). ೪. ಎಿರಂದ್ಧ 
ವಾದುದು ; ಪ್ರತಿಕೂಲವಾದುದಂ : “ಪ್ರತಿಕೂಲಂ, ಪ್ರತಿಲೋಮಂ, 


ಪ್ರತೀಪಂ, ಪ್ರಸವ್ಯಂ ಈ ೪ ಪ್ರತಿಕೂಲಂ” (ಹಲಾಯೂ. ೦೨೨-೩೪). 


ಸವೋತ್ಸವಂ 


(ಸಂ. 
ಪ್ರಸಸ್ತಿ (ನಾ). ಗೌರವಸೂಚಕವಾದ ಪದವಿ ; ಬಿರುದು: ಪಾರ್ವತೀ 
ವಲ್ಲಭಚರಣಸರಸೀರುಹಭ್ಮ೦ಗಂ ಮಹಾಮಹಿಮೋತ್ತುಂಗಂ ನಾಮಾದಿ 


ಸಮಸ್ತಪ್ರಸಸ್ತಿಸಹತಂ (Vas. ಸಸ. 9೬-೩೫; 1072): ಆಂಗೀರಸಂವತ್ಸರದ 
ಫಾಲ್ಗುಣ ಸು ೧ ಆ ಸ್ವಸ್ತಿಸಮಸ್ತಪ್ರಸಸ್ತಿಸಹಿತಂ ವೊಡರಹಳಿಯ 
ಚೇಚಗವುಡನ ಮಗ ಕೇತಗವುಡನು . . . ಎಶಿಸಿದ ಬೀರಗಲು (ಎಕ. 11, 
೪೦೫-೨:1273). [p ಇದು ' ಪ್ರಶಸ್ತಿ ' ಎಂಬುದರ ಅಪಲಿಖತ] 
ಪ್ರಸಹ (ಗು). ೧. ಸ್ಥಿರವಾದ; ಶಾಶ್ವತವಾದ : ಅಸಹಾಯಸಾಹಸ 
ಎನೋದಿ ವಿವಿಕ್ತಚಿತ್ರಪ್ರಸಹ[(ಾಕಾಂ. ವ)ಪ್ರಕಾಶಿತಮಹೋದಯತತ್ತ್ವ 
ವ್ಯಸನ ವ್ಯಪೇತ[ನು]ಪನೀತಕೆಲಾಕಲಾಪಂ ಶಶಿಖಂಡನಿರ್ಮಲ 
ಯಶೋವಿವಿಧಾವತಂಸಂ (ಕಂರಾ. ೩-೨೨೯): (ನಾ). ೨. ಸಹನೆ; ತಾಳ್ಮೆ. 
೩. ಮಾಂಸಾಹಾರಿಯಾದ ಪಕ್ಷಿ ಅಥವಾ ಪ್ರಾಣಿ. [ಸಂ] 
ಪ್ರಸಹ್ಯ (ಗಂ). ೧. ಬಲವಂತದ; ಒತ್ತಾಯಂದ. (ನಾ). ೨. ಒತ್ತಾಯಂ; 
ಬಲಾತ್ಕಾರ ; “ಪ್ರಸಹ್ಕಂ ._ ೧. ಹಠಾರ್ಥಕಂ . . ಬಲಾತ್ಕಾರವು” 
(ಸಿರ್ಠಾಂತಿ- ೪೩೪). [ಸಂ.7 
ಪ್ರಸಾದ (ನಾ). ೧. ಅನುಗ್ರಹ; ಕೃಪೆ : ಕುಲಮುದ್ಧ ನೀನೀ ಕಯ್ಯ 
ಪೊಕ್ಕು ಕಾದೆನ್ನು ಬೆಸಸೆ ಪ್ರಸಾದಮೆನ್ನಯ್ದಿ ಕಿಟ್ಟಿ ಕಾದಿ (ಎಕ. ೪117, ಸೊರೆರ- 
00-೬, ಸು; 800) ; ಪದ್ಮಲದೇವಿ ರಾಜಿಸುತವಿರ್ಪ್ಪಳು ಹುಳ್ಳರಾಜಾನ್ತ ರಂಗ 
ಮರಾಳಂ ರಮಿಯಿಪ್ಪ ಪದ್ಮಿನಿಯವೊಲು ನಿತ್ಯಪ್ರ ಸಾದಾಸ್ಪದಂ (ಎಕ. 11, ೩೪೬. 
೦3; ಸು, 1165), ಈ ಶಾಸನದಲ್ಲಿ ವಿಕ್ತ ಮಾದಿತ್ಮನು ಪಲ್ಲವರನ್ನು ನಿರ್ಮೂಲ 
ಮಾಡಿದ್ದನೆಂದೂ ಅವನ ಪ್ರಸಾದದಿಂದ ಜಯಸಿಂಹವರ್ಮನಿಗೆ ರಾಜ್ಯ 
ಸಿಕ್ಕಿತೆಂದೂ ಬರೆದಿದೆ (58೪5-೬6). ೨. ಶಾಂತಿ; ಸಮಾಧಾನ; ಸ್ವಾಸ್ಥ್ಯ: 
ಕೋಪಪ್ರಸಾದಮಂ ತದ್ಭೂಪತಿ ದುಷ್ಪರೊಳದುಷ್ಟರೊಳ್‌ ತಳೆದಂ (ಕಂದ್ರ ಫು. 
೨-೬೨). ೩. ಸ್ಪಷ್ಟಗೊಳಿಸಂವುದು; ತಿಳಿಯಂವಂತೆ ಹೇಳಂವುದು: 
“ಪ್ರಸಾದಃ. ಪ್ರಣಯಃಈ ೨ ತಿಳ(ಪುಹುವುದು” (ಹರಾಯಃ. ೧೦೨೭-೮6) - 
೪. ನೈರ್ಮಲ್ಯ ; ಪರಿಶುದ್ಧತೆ. ೫. ದೇವರಿಗೆ ಅಥವಾ ಗುರುವಿಗೆ 
ನಿವೇದಿಸಿ ಅನುಗ್ರಹರೂಪವಾಗಿ ಪಡೆಯಂವ ಆಹಾರ; ನೈವೇದ್ಯ 
ಮಾಡಿದ ಪದಾರ್ಥ : "ತೀರ್ಥ ಕುಡಿದರೆ ಥಂಡಿ; ಪ್ರಸಾದ ತಿಂದರೆ 
ಅಜೀರ್ಣ' ಎನ್ನುವಂತಹ ನಾಜೂಕಾದ ಪ್ರಕೃತಿ,(ಮೂರುರಾ- ೪೯); ಪ್ರತಿ 
ದಿನೆ.ಪುರಾಣ ಮುಗಿದ ಬಳಿಕ ಅವನು ಪ್ರಸಾದ ಹಂಚುವಾಗಲೂ ತಿವ್ಮಿ 
ಯನ್ನು ಕಾಣುತ್ತಿರಲಿಲ್ಲ (8560.80) ; ದಾಸಿ ಅಲ್ಲಿ ತಂದಿಟ್ಟಿದ್ದ ಚಿನ್ನದ 
ಹರಿವಾಣದಲ್ಲಿ ತಾವು ತಂದಿದ್ದ ತೀರ್ಥ ಪ್ರಸಾದಗಳನ್ನಿಟ್ಟರು (ಕೃತ್ಯಭೂ.೨೪). 
೬. ರುಚಿಕರವಾದ ಆಹಾರ. ೭. ಅನ್ನ: ಮಠದ ಸಂತರ್ಪಣೆಯಲ್ಲಿ 
ಅನ್ನವನ್ನು ಬಡಿಸುವಾಗ, “ಪ್ರಸಾದ ಬೇಕೆ?" ಎಂದು ಕೇಳುತ್ತಾರೆ (ಕೂಂ). 
೮. (ಆಲಂ) ಹೊಡೆತ; ಏಟು; ಪೆಟ್ಟು : ಘನವಾದ ಪ್ರಸಾದ ಪಡೆದು 
ಮೂರು ತಿಂಗಳು ಆಸ್ಪತ್ರೆಯಲ್ಲಿ ಮಲಗಿ ಮೊನ್ನೆ ಮೊನ್ನೆ ಡ್ಯೂಟಿಗೆ ಬಂದಿದ್ದ 
(ಬಿಂಗಬ. ೦೦೩) ; ಕಾಲಿನ ಬೆರಳಿಗೆ ಅರಿವೆ ಸುತ್ತಿ ಕೊಂಡದ್ದು ಕಾಣಿಸಿತು. 


ಪ 
ಸತ್ತ್ವಂ 


೬೧೦೧ 


30 


48 


ಪ್ರಸಾದತ್ರಯ 


“ಇದೇನು ಮಹಾರಾಯ 7” ಎಂದು ಪ್ರಶ್ನಿಸಿದೆ. "ನಿನ್ನೆಯ ಪ್ರಸಾದ, 
ಮೂರು ಮೂರು ಸಾರಿ ಬಲ ಹೆಬ್ಬೆರಳಿಗೆ ಬೇರು ಬಡಿದು ಇಷ್ಟು ಬಾತು 
ಕೊಂಡಿವೆ - - - ಎಂಬ ಉತ್ತರ ಬಂದಿತು (ನೂಕ. 60)- ೯. [ವೀಶೈ] 
ಗುರು, ಲಿಂಗ, 'ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, 
ರುದ್ರಾಕ್ಷಿ, ಮಂತ್ರಗಳೆಂಬ ಅಷ್ಟುವರಣಗಳಲ್ಲಿ ಒಂದು; ಗುರು, 
ಲಿಂಗ, ಜಂಗಮಕ್ಕೆ ಎಡೆಮಾಡಿ ಅವರಿಂದ ಅನುಗ್ರಹವಾಗಿ, ಬಂದು 
ದೆಂದು ಸ್ವೀಕರಿಸಂವ ಭೋಜ್ಯಪದಾರ್ಥ ಗಂಡ ಕೊಂಬುದು 
ಪಾದೋದಕಪ್ರ ಸಾದ ಹೆಂಡತಿ ಕೊಂಬುದು ಸುರೆ ಮಾಂಸ (ಬಸನ-.೦೦೪); 
ಮೋಹದ ಮುನಿಸು ಮುನದೊಳ್‌ ತೀವಿ ಪ್ರಣಯಕಲಹಂ ಬಲಿದು ಪ್ರಸಾದ 
ಮನೊಲ್ಲದೆ ಬಸವಂ ಮಂಸುಂಕಿಟ್ಟು . . . ಪಟ್ಟೆರ್ದಿರೆ (ಏಸರ.೪-9೩); 
ಜೀವನು ಗಡಿಗೆಯಿಂದ ನೀರನ್ನು ತರುವಾಗ ಆ ನೀರು ಪದಾರ್ಥ; ಶಿವ 
ನಿಗರ್ಪಿತವಾದ ಮೇಲೆ, ಅವನಿಗೆ ಅದು ಪ್ರಸಾದ (860.೩೭). ೧೦. 
[ಕಾವ್ಯವಿನಾ] ಕಾವ್ಯದ ಹತ್ತು ಅರ್ಥಗುಣಗಳಲ್ಲಿ ಒಂದು; ಸಂಲಭ 
ವಾಗಿ ತಿಳಿಯಂವಂಥ ಕಂವ್ಯರಚನಾಶೈಲಿ; ಸ್ಪೂಟವಾದ ಶೈಲಿ; P 
“ಓಜಸ್ಸು (ಬಿಗಿಯಾದ ರಚನೆ) ಮತ್ತ ಶೈಥಿಲ್ಯ (ಬಿಗಿಯಿಲ್ಲದ 
ರಚನೆ) ಇವುಗಳ ಬೆರಕೆ” (ಕೃಏ೩.೨೩೩): ಅಸಮಸ್ತಪದನ್ಶ್ಯಾಸಂ ಪ್ರಸಾದ 
ಮಾಧುರ್ಯ ಗುಣಸವಂಗ್ರಮುದಾರಂ ರಸಭಾವಭಾವಿತೋಕ್ತಿಪ್ರಸರಂ 
ವೈದರ್ಭರೀತಿಯೆನೆ ಪೆಸರ್ವಡೆಗುಂ (ಕಾನ್ಶ್ಕಾನ- ೬6೨); ಪ್ರಸಾದ ಎಂದರೆ 
ಕಿವಿಗೆ ಬೀಳುತ್ತಿದ್ದ ಹಾಗೆಯೇ ಕ್ಷೀಶಎಲ್ಲದೆ ವಾಚ್ಯಾರ್ಥವನ್ನು ಸಮರ್ಪಿಸುವ 
[ಸಂ.] 
ಪ್ರಸಾದಂಗೆಯ (ಕ್ರಿ). (ಅನುಗ್ರಹ ಅಥವಾ ಪ್ರಸನ್ನತೆಯನ್ನು ಪಡೆ 
ಯಂವ ಉದ್ದೇಶದಿಂದ) ದಾನವಾಗಿ ಕೊಡು: ಪರಮಕೂಳರ್ಮ್ಮಗನ್ನಿ 
ರರಕೇಸಿಗಳಾಣತ್ತಿ ಆಗ ಪಳ್ಳಿಟ್ವಟ್ಟು ಪ್ರಸಾದಂಗೆಯ್ದಾರ್‌ (ಎಳ. 10, 
ತಿಕುಶು. ೦-೯; 726) ; ರಣವಿಕ್ರಮರಸರ್ನ್ನಾಡಾಳೆ ರಸಪ್ತಮೇ ನೋನ್ತು 
ಪ್ರಸಾದಂಗೆಯ್ದರ್‌ (ಎಳ. ೫೪1, ಗುದ್ಮಿ- ೭೩-೪೬;733) ; ಈ ಊರನ್ನ ಸರ್ವ್ವ 
ಬಾಧಾಪರಿಹಾರಮಾಗೆ ಪ್ರಸಾದಂಗೆಯಿ (ಸ%೩ಇ- 1x-;, ಇ೬-೩; 8ನೆಯ ಶತ). 
[ಪ್ರಸಾದ ಕೆಯ) 
ಪ್ರಸಾದಕರ್ಮ (ನಾ). [ವೀಶೈ] ಶುಭ, ಅಶುಭ, ಜ್ಞಾನ, ಪ್ರಸಾದ 
ಗಳೆಂಬ ನಾಲ್ಕು ಬಗೆಯ ಕರ್ಮಗಳಲ್ಲಿ ಒಂದು ; ಶಿವನ ಅನುಗ್ರಹ 
ವನ್ನು ಪಡೆಯಂವ ಕಾರ್ಯ: ಕರ್ಮ ಅಶುಭಕರ್ಮವು, ಶುಭಕರ್ಮ, 
ಜ್ಞಾನಕರ್ಮ, ಪ್ರಸಾದಕರ್ಮವೆಂದು ನಾಲ್ಕು ತೆರನಾಗಿರುವುದು . . . 
ಪಾಪ ಪುಣ್ಯ ಜ್ಞಾನಗಳು ಮೂರನ್ನು ಬಟ್ಟು, ಶಿವಪ್ರಸಾದವನ್ನು ' ಸಂಪಾ 
ದಿಸಿದರೆ, ಆ ಪ್ರಸಾದಕರ್ಮದಿಂದ ಭಕ್ತಿಯು ಲಭಿಸುವುದು (884.0೩೦): 
[ಸಂ. ಪ್ರಸಾದಕರ್ಮನ್‌] 
ಪ್ರಸಾದಕಾಯ (ನಾ). [ವೀಶೈ] ಲಿಂಗಪೂಜೆಯ ನಂತರ ಮತ್ತೊಂದು 
ಪೂಜೆಗೆ ಪ್ರಾರಂಭಿಸುವ ತನಕದ ಅವಧಿಯಲ್ಲಿ ಶಿವಭಕ್ತನ ದೇಹವು 
ಪಡೆಯುವ ಹೆಸರಂ : ಕೂಡಲಸಂಗಮದೇವನೊಲಿಸ ಬಂದ ಪ್ರಸಾದ 
ಕಾಯವು ಕೆಡಿಸಲಾಗದು (ಸವ. ೩೪) ; ಪ್ರಸಾದಕಾಯವಾದ ಬಳಿಕ 
ಸರ್ವಾಂಗ ಉತ್ತಮಾಂಗ (ತನ್ನನ.ಕ-234-೧೨೬೩); ಭಕ್ತನು ತನ್ನ ಭಕ್ತಿ 
ಪ್ರಭಾವದಿಂದ ಪೂಜಾದಿಯಿಂದ ಪೂಜಾಂತದವರೆಗೂ . ಪದಾರ್ಥಕಾಯ 
ನಾಗಿರುವನು ಮತ್ತು ಪೂಜಾಂತದಿಂದ ಪೂಜಾದಿಯವರೆಗೂ ಪ್ರಸಾದಕಾಯ 
ನಾಗಿರುವನು (8ವಾಸೂ-೦೦೦). [ಸಂ.] 
ಪ್ರಸಾದತ್ರಯ (ನಾ). ( ವೀಶೈ] ಗುರು, ಲಿಂಗ, ಜಂಗಮಗಳಿಗೆ 
: ಸಮರ್ಪಿಸಿ ಪಡೆಯಂವ ಶುದ್ಧ, ಸಿದ್ಧ, ಪ್ರಸಿದ್ಧಗಳಿಂಬ ಮೂರು 
ಬಗೆಯು ಪ್ರಸಾದಗಳಂ : *ಪ್ರಸಾದತ್ತಯ.... ಶುದ್ಧ, ಸಿದ್ಧ, ಪ್ರಸಿದ್ಧ್‌ 
(ಕಸಾ. ೨೪-೭). " ತ್ರಿವಿಧಪ್ರಸಾದ' ಪರಾ. [ಸಂ.] 


ಶಕ್ತಿ (ಕರವ. ೬೨): 


ಪ್ರಸಾದದ್ರೋಹ ೬೧೦೨ 


ಪ್ರಸಾದದ್ರೋಹ (ನಾ). [ವೀಶೈ) ಪಂಚಮಹಾಪಾತಕಗಳಲ್ಲಿ ಒಂದಂ; 
ಗುರು ಪ್ರಸಾದಕ್ಕೆ ಸರಿಯಾಗಿ ನಡೆದುಕೊಳ್ಳದಿರುವುದಂ : ಗುರು 
ಕಾರುಣ್ಮವ ಹಡೆದ ಭಕ್ತನು ಹಿಂದಣ ಪೂರ್ವಾಶ್ರಯವ ಬೆರಸಿದರೆ ಗುರು 
ದ್ರೋಹ ಲಿಂಗದ್ರೋಹ ಜಂಗಮದ್ರೋಹ ಆಚಾರದ್ರೋಹ ಪ್ರಸಾದ 
ದ್ರೋಹ ಇಂತೀ ಪಂಚಮಹಾಪಾತಕಂಗಳು ಭಕ್ತಂಗಲ್ಲದೆ ಭವಿಗೆಲ್ಲಿಯದೊ 
(ನಸವ.೭೬೭) - [ಸಂ.] 

ಪ್ರಸಾದನ (ನಾ). ೧. ಶುದ್ಧಪಡಿಸುವಿಕೆ; ಸ್ಥ _ಚ್ಛತೆಗೊಳಿಸಂವುದಂ. 
೨. ಸಮಾಧಾನಪಡಿಸಂವುದು ; ಸಂತೈಸಂವುದಂ. ೩. ಸಂತೋಷ 
ಗೊಳಿಸುವುದು: ಇಲ್ಲಿ ಕೋಪ ಪ್ರಸಾದನಪರವಾದ `ಚಾಟು' 
ವ್ಯಂಗ್ಯ ಎನ್ನಬಹುದು (ರಪ್ಯಾ ಲೋ: ೦೬ 902). ೪, ಉಪಚಾರ 


ಮಾಡುವುದು ; ಸೇವೆ ; ಶುಶ್ರೂಷೆ: “ವರಿವಸ್ಕಾ , . . ಪ್ರಸಾದನಃ,. 


ಆರಾಧನ, ಉಪಚಾರ ಈ ೧೧ ಬೆಸಕೆಯ್ಯ್ವುದರ್ಕೆ ಪೆಸರ್‌” (ಹರಾಯು. 
೨೦-೦೨೪). [Xo.] 

ಪ್ರಸಾದಭಕ್ತ (ನಾ). [ವೀಶೈ] ದೈವಾನುಗ್ರಹಕ್ಕೆ ಪೂರ್ಣಪ್ರಾಪ್ತ 
ನಾದವನು ; ಪರಮಶರಣ: ಶಿವಾಶಿವಾ ಪ್ರಸಾದಭಕ್ತರ ತೋಜಿ* 
ಸಯ್ಮಾ ಹರಹರಾ ಪ್ರಸಾದವೇ ಪ್ರಾಣಿ £ ಣ ವಾಗಿರ್ಪ ಪರಮಭಕ್ತರ 
ತೋಣ*ಸಯ್ಮಾ (ಕಏಂಡೇ.೦೬೦-೨೦). [ಸಂ.] 

ಪ್ರಸಾದಲಿಂಗ (ನಾ). [ವೀಶೈ] ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, 
ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳೆಂಬ ಆರು ವಿಧ 


ವಾದ ಲಿಂಗಗಳಲ್ಲಿ ಒಂದು : ಪ್ರಸಾದಲಿಂಗವುಳ್ಳನ್ನಕ್ಕರ ಪ್ರಾಣಲಿಂಗ |: 


ವೆಂಬ ವಾರ್ತೆ ಭಂಗ ನೋಡಾ (ಅಠತಂ. ೨೩೩-೦೦೫೩); ಪರಂಜ್ಯೋತಿ 
ಸ್ವರೂಪ, ಸತ್ಯ, - ಅಖಂಡ, ಇಂದ್ರಿಯಗೋಚರ, ಅಮೃತಸ್ವರೂಪ 
ಜಗತ್ಸರಿಣಾಮಕಾರೆಣವೂ ಆಗಿ, ಪರಾಶಕ್ತಿಯುಕ್ತವೂ ಸಾದಾಖ್ಯ 
ತತ್ತ್ವಾಶ್ರಯವೂ ಉಪಾಧಿರಹಿತವೂ ಜ್ಞಾ ನಗಮ್ಮವೂ ಆಗಿರುವ 
ಲಿಂಗವನ್ನೇ ಪ್ರಸಾದಲಿಂಗವೆಂದು ಕೇಳುತ್ತಾರೆ (ಶಿವಾಸೂ. ೪೦-೨೯ ಅಡಿಏ)- 
[ಸಂ.) 

ಪ್ರಸಾದವಿಕಾರಿ (ನಾ). [ವೀಶೈ]ಅನುಗ್ರಹದ ಅಭಿಮಾನಕ್ಕೆ ಒಳಗಾದ 
ವನು : ಲೀಗವಿಕಾರಿಗೆ ಅಂಗವಿಕಾರವೆಂಬುದಿಲ್ಲ ಜಂಗಮವಿಕಾರಿಗೆ ಧನ 
ಎಕಾರವೆಂಬುದಿಲ್ಲ ಪ್ರಸಾದಎಕಾರಿಗೆ ಮನವಿಕಂರವೆಂಬುದಿಲ್ಲ (೧ಸವ-೭೯ಇ). 

[ಸಂ. ಪ್ರಸಾದವಿಕಾರಿನ್‌] 

ಪ್ರಸಾದವಿನಿಯೋಗ (ನಾ). ಪ್ರಸಾದವನ್ನು ಹಂಚುವುದು; ಚರಪು 
ಹಂಚುವುದು : ವಿರೂಪಾಕ್ಷನಿಗೆ ಮಹಾಮಂಗಳಾರತಿ ಬಹುವಿಜೃಂಭಣೆ 
ಯಿಂದ ನಡೆಯುತ್ತಿದೆ. ಮುಂದೆ-ಮಂತ್ರಪುಷ್ಪ ; ರಾಜಾಶೀರ್ವಾದ ; 
ಪ್ರ ಸಾದವಿನಿಯೋಗ (ಶಂಯುತ್ರೆ. ೫೨). [ಸಂ.] 

ಪ್ರಸಾದಶರೀರಿ (ನಾ). [ವೀಶೈ] ಭಸ್ಮ ಮೊದಲಾದುವುಗಳನ್ನು 
ದೇಹದ ವೆಂಲೆ ಧರಿಸಿಕೊಂಡಿರುವವನಂ : ಅನುರಕ್ತಿಸಲು ಸದ್ಯ 
ಪ್ರಸಾದಶರೀರಿಯಂ ಮಾಡಿ ತ್ಯಕ್ತವಾಯಂಪ್ರಾಣಸದ್ವಿದ್ಯೋಕ್ತಿಗಳನಳವೂಸಿ 
(ಅತತ. ೪೯೨೩೪). [ಸಂ. ಪ್ರಸಾದಶರೀರಿನ*] . 

ಪ್ರಸಾದಸೇವನೆ (ನಾ). (ವೀಶೈ] ಗುರು, ಲಿಂಗ, ಜಂಗಮಾದಿಗಳಿಗೆ 
ಅರ್ಪಿಸಿ ಅನುಗ್ರಹವಾಗಿ ಪಡೆದುದನ್ನು ತಿನ್ನುವುದಂ, -ಸೇವಿಸಂ 
ವುದು : ಸದ್ಗುರುಶಂಭುಸೋಮೇಶ್ವರನ ಭಜಿಸಿ ಪ್ರಸಾದಸೇವನೆಯ 
ಮಾಡದಿರಲಘೋರನರಕ (8ಿವಗೀ- ೪೬-೨೦೭).  [ಸಂ. ಪ್ರಸಾದಸೆ.ವನ] 

ಪ್ರಸಾದಿ (ನಾ). ೧. ಶುದ್ಧಗೊಳಿಸಂವುದಂ- ೨. ಸಮಾಧಾನ 
ಗೊಳಿಸುವುದು ; ಸಂತೈಸಂವುದಂ. ೩. ಸಂತೋಷಗೊಳಿಸಂ 
ಪುದಂ ; ಹರ್ಷವನ್ನುಂಟಂಮಾಡುವುದು. ೪. [ವೀಶೈ] ಪ್ರತಿ 
ಯೊಂದು. ಭೋಗಪದಾರ್ಥವನ್ನೂ ಮೊದಲು ಲಿಂಗಕ್ಕೆ ಅರ್ಪಿಸಿ, 


30 


36 


40 


46 


ಪ್ರಸಾಧನಿ 


ಆಮೇಲೆ ಅದನ್ನು ಭಕ್ತಿಪೂರ್ವಕವಾಗಿ ಪ್ರಸಾದರೂಪದಲ್ಲಿ 
ಸ್ತೀಕರಿಸುವವನು : ಪರಸ್ತ್ರೀಯ ಪರರರ್ಥದಾಸೆ ಬಿಡದನ್ನಳ್ಕ ಪ್ರಸಾದಿ 


ಯೆಂತೆಂಬೆನಯ್ಕಾ (ಬಸನ. ೫೦೧) ; ರುದ್ರಪಶುಪತಿ ಮಂತ್ರವಾದಿ 
ಜಗದ್ರಮಣ ನಿಮ್ಮ ಪ್ರಸಾದಿ. . . ಚೇರಮಮಹೀಶನು ನಿಮ್ಮ ದಳವಾಯಿ 
(ವಿಸಫು. ೪-೪೩) ; ಪ್ರತಿಯೊಂದು. ಇಂದ್ರಿಯದ ಮುಖದಿಂದಲೂ 


ತಾನು ಅನುಭವಿಸುವ ಪದಾರ್ಥಗಳನ್ನು ಮೊದಲು, ಲಿಂಗಕ್ಕೆ ಸಮರ್ಪಿಸಿ, 
ಬಳಿಕ ಅರ್ಪಿತಪದಾರ್ಥವನ್ನು ಅವಧಾನಭಕ್ತಿಪೂರ್ವಕವಾಗಿ 

ಪರಿಗ್ರ ಹಿಸುತ್ತಿರುವುದೇ ಪ್ರಸಾದಿಯ ಲಕ್ಷಣ (ಶಿತಾಸೂ. 29). ೫. ಷಟ್ಟಲ 
ಗಳಲ್ಲಿ ಒಂದು; ಮೂರನೆಯ ಸ್ಥಲ: ಈ ಭಕ್ತಿಮಾರ್ಗವನ್ನು 
ಅನುಸರಿಸುತ್ತಾ ಹೋದರೆ ಕ್ರಮವಾಗಿ ಭಕ್ತ, ಮಹೇಶ, ಪ್ರಸಾದಿ, 
ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ ಆರು ಆಧ್ಯಾತ್ಮಿಕಸ್ಮಾನಗಳನ್ನು 
ಹೊಂದುತ್ತಾನೆ (ಕಾರದ. ೨೦೭). [ಸಂ. ಪ್ರಸಾದಿನ*್‌) 


ಪ್ರಸಾದಿತ (ಗು). ೧. ತಿಳಿಯಾದ ; ಪರಿಶುದ್ಧವಾದ. ೨. ತೃಪ್ತಿ 


ಗೊಂಡ ; ಸಮಾಧಾನ ಹೊಂದಿದ. ೩. ಅನುಗ್ರಹಕ್ಕೊಳಗಾದ ; 
ಕೃಪೆ ಹೊಂದಿದ : ಕರುಮಾಡದ ಮುಂದಣ ಮಣಿಮಯಪ್ರ ಘಣದೊಳ* 


ಕತಿಪಯಪ್ರಸಾದಿತ ಪರಿವಾರಪರಿವೃತಪೂದಪೀಠನುಂ . ೬. ಆಗಿ (ಕಂದ್ರ ಫು. 
«-೨೪ 5). ೪. ಪ್ರಸಾದವನ್ನು ಪಡೆದ: (೪2. (ನಾ). ೫. ಬಹು 
ಮಾನ ; ಬಳುವಳಿ: (8). [ಸಂ. 


ಪ್ರಸಾದಿಸು (ಕ್ರಿ)- ಅನುಗ್ರಹ ಮಾಡು ; ದಯಂಪಾಲಿಸು ; ನೀಡಂ: 


ಪದವಿಗಳು ಗಿದವಿಗಳವೇತಕೆ ಮದನಹರ ನಿಮ್ಮಚಲಭಕ್ತಿ ಸುಪದವಿಯಂ 
ಕೃಪೆಯಿಂ ಪ್ರಸಾದಿಸಿ ಸಲುಹು (0ಸಫು.೨-39). (ಪ್ರಸಾದ. -ಇಸ್ಕು] 


ಪ್ರಸಾದಿಸ್ಮಲ (ನಾ). [ವೀಶೈ] ಷಟ್ಟಲಗಳಲ್ಲಿ ಒಂದಂ ; ಮೂರ 


ನೆಯ ಸ್ಥಲ: ಪ್ರಸಾದಿಸ್ಮಲ ತ್ರಿವಿಧ ಅರ್ಪಿತಪ್ರಸಾದಿ ಅವಧಾನ 
ಪ್ರಸಾದಿ ಪರಿಣಾಮಪ್ರಸಾದಿ (ಕನ್ನತ -ಕ. ೪೭-೦೦೧) ; ಚರಲಿಂಗಗತವಾದ 
ಇಚ್ಛಾಶಕ್ತಿಯಿಂದ ಜ್ಯೋತಿರ್ಮಯ ಸುಶೋಭನಶಿವಲಿಂಗವು ಜನಿಸಿತು, 
ಅದರ ಉಪಾಸನೆಗಾಗಿ ಪ್ರ ಸಾದಿಸ್ಥ ಲವುಂಟಾದುದು (ಶ೫ಸು. ೪೪). [ಸಂ.] 


ಪ್ರಸಾದೋಕ್ತಿ (ನಾ). ೧. ಅನುಗ್ರಹಿಸಂವ ಮಾತು.- ನುಡಿ. ೨. 


ಸಮಾಧಾನದ ಮಾತು. ಸಂತೈಸಂವ ನುಡಿ : ವನರುಹಗರ್ಭ 
ಪ್ರಸಾದೋಕ್ತಿಯಂ ಕೇಳ್ದೆನಿತಾನುಂ ಗದ್ದದತ್ವಂ ನೆಗಟ3 ವಸುಮಶೀಕಾಂತೆ 
ಯಿಂತೆಂದಳಾಗಳ್‌ (ಜಗಂ. ೧-೨೪)- [ಸಂ.] 


ಪ್ರಸಾಧಕ (ಗು). ೧. ಶುದ್ಧಗೊಳಿಸುವ ; ಸ್ವಚ್ಛಮಾಡಂವ. ೨. 


ಅಲಂಕರಿಸುವ. (ನಾ). ೩. ಅಲಂಕರಿಸುವವನು. [ಸಂ.] 


ಪ್ರಸಾಧನ (ನಾ). ೧. ಸಿಂಗರಿಸುವುದು ; ಆಲಂಕರಿಸಂವುದು : 


“ ಆಕಲ್ಪಃ . . .ಪ್ರಸಾಧನಂ-ಈ ೫ ಶೃಂಗಾರಂಗೆಯ್ವುದು " (ಹಾಯು. 
6೯-೩68). ೨. ಅಲಂಕಾರ; ಶೃಂಗಾರ : ಪ್ರಸಾಧನವಿರಹಿತೆಯುಂ 
ನಿರಾನಂದಜನೋಪೇತೆಯುಂ . . . ಆಗಿರ್ದ ತನ್ನನ್ವಯ ರಾಜಧಾನಿ 


ಯನನುಜಸಮೇತನಪರಾಜಿತನೆಯ್ದೆ ವಂದು (ಕಾಂತಿಫ್ರ- ೦-೯೩ ವೆ); 

ಮಾಲತಿ ಸ್ನಾನ, ಪ್ರಸಾಧನ ತೀರಿ ಇವರಿದ್ದಲ್ಲಿಗೆ ಬಂದಳು (ವಾತ್ಮಲ್ಮ- ೨೬). 
೩. ಒಡವೆ ; ಆಭರಣ : ತನು ತನುವಾದ ಗರ್ಭಿಣಿಗೆ ತತ್ಸ ಮಯೋಚಿತ 
ಮಂಗಳಪ್ರಸಾಧನಮೆಸೆದತ್ತು ಕಪ್ಪರದ ಕಂಠಿಕೆ . ., ಪೂವಿನ 


`ವಂಡುಗಂಕಣ೦ (ಕಂಠಿನೂ. ೩-೧೦೬). [ಸಂ.7 
ಪ್ರಸಾಧನಕರಣ (ನಾ). ಅಲಂಕರಿಸಂವ ಕೆಲಸ ; ಶೃಂಗಾರಕಾರ್ಯ : 


ಅಂತಃಪುರಕಾಂತೆಯರುಂ ಶಶಿಪ್ರ ಭಾಪ್ರ ಸಾಧನಕರಣನಿರತೆಯರಾಗಿ 
ಪೊಸದುಗುಲಮಂ ನಿಜ್‌ವಿಡಿದುಡಿಸಿಯುಂ (ತಂದ್ರಶು. ೬೨೬೬ ನ). [ಸಂ.] 


ಪ್ರಸಾಧನಿ (ನಾ). ಬಾಚಣಿಗೆ ; ಹಣಿಗೆ : “ಪ್ರಸಾಧನೀ ಕಂಕತಿಕಂಶಬ್ದಗಳು 


ಬಾಚಣಿಗೆಯ ಹೆಸರುಗಳು " (ಗುರುಶಾ- 3೪4). [ಸಂ. ಪ್ರಸಾಧನೀ] 


ಪ್ರಸಾಧಿತ 


ಪ್ರಸಾಧಿತ (ಗು). ೧. ಅಲಂಕರಿಸಿದ; ಸಿಂಗರಿಸಿದ : ತೀರ್ಥಕರಕುಮಾರಂಗೆ 


ಸೌಧರ್ಮೇಂದ್ರಂ ಪ್ರಸಾಧಿತ ವಿಷ್ಟಪತ್ರಿತಯನಪ್ಪುದನಟ್‌ದು ಪ್ರಸಾಧನ 
ಪ್ರಾರಂಭಂಗೆಯ್ಕೆ (30ತಿಪು. ೧೦-೫೬ ವ): (ನಾ). ೨. ಅಲಂಕಾರ 
ಗೊಂಡವನು ; ಹಿಂಗರಿಸಿಕೊಂಡವನಂ : ಸುರರಾಜಸಮರ್ಪತಸಂತಾನ 
ಕುಸುಮದಾಮಾಂಬರಭೂಷಣಪ್ರ ಸಾಧಿತಂ ವಪುರುದೇವಂ ಮೃಗೇಂದ್ರ 
ವಿಷ್ಟರದೊಳಿರೆ (ಅರತು. ೮-೭೦ ವ). [ಸಂ.] 

ಪ್ರಸಾರ (ನಾ). “೧. ಹರಡುವಿಕೆ; ಹಬ್ಬುವಿಕೆ ; ವ್ಯಾಪ್ತಿ 
ಆರ್ಯಸಂಸ್ಕ ತಿಯ ಪ್ರಸಾರವನ್ನು ಪ್ರಭಾವಯುತವನ್ನಾಗಿ ಮಾಡಲು 
ಇತಿಹಾಸ 


ಪುರಾಣಗಳ ಪರಿಷ್ಕರಣ ಬಹುಮಟ್ಟಿಗೆ ನಡೆಯಿತು (ಜುಕ್ಕಾರ. 
00೭ ಶೀ); ಜನಪದಕಥೆಗಳ ಪ್ರಸಾರ (0//೧179)ದ ದೃಷ್ಟಿಯಿಂದ 
ಕಿನ್ನರಕಥೆಗಳು ತುಂಬ  ಮಹತ್ವದವಾಗಿವೆ (ಸುವರ್ಣ. ೨೩). ವಿ. 
ವ್ಯಾಪಾರದ ಮಳಿಗೆ; ಅಂಗಡಿ. ೩. [ಸಂಗೀತ] ಗಾಯಕನ 
ದೋಷಗಳಲ್ಲಿ ಒಂದು : ಗಾಯಕ ದೋಷಗಳು ೧. ಸಂದಷ್ಟ _ ಹಲ್ಲು 
ಕಚ್ಚಿ ಹಾಡುವವನು . . . ೧೬. ಪ್ರಸಾರ - ಅಮಯುವಗಳ ಚೇಪ್ಟೈ ಗೂಡಿ 
ಹಾಡುವವನು (ಸಂಗೀಶಂ, ೦೦೩). 

ಪ್ರಸಾರ 

ಅಂದಂದು ಭವ್ಯವಾದ ಸಂಗೀತವನ್ನು ಪ್ರಸಾರ ಮಾಡುತ್ತ ಸಹಸ್ರಮೈಲಿಗಳ 
ಏಷಯಗಳನ್ನು `ಅಂದಂದೇ ಹರಡುತ್ತಿರುವ ರೇಡಿಯೋ (ಶಿಕ್ಷದ. 6)- [ಸಂ.7 

ಪ್ರಸಾರಣ (ನಾ). ೧. ಹರಡುವಿಕೆ; ಹಬ್ಬುವುದಂ : ಈತನ ಹೆಸರಿ 
ನಲ್ಲಿರುವ ತರಂಗಗಳೇ (೫6882182 waves) ಆಮೇಲೆ ರೇಡಿಯೋ 
ಪ್ರ ಸಾರಣದಲ್ಲಿ ಉಪಯೋಗವಾದವು (ಕ೧ನಾ: ೦೦೬). ವಿ. (ಬಟ್ಟೆ 
ಮುಂತಾದಂವುಗಳ) ಮಡಿಕೆಯನ್ನು ಬಿಚ್ಚಿ ಹರಡುವುದು. (೫0. 

` ಪ್ರಸಾರಣಿ (ನಾ). ಒಂದು ಬಗೆಯ ಬಳ್ಳಿ; ಹೆಸರಣೆ ; ಮುಳ್ಳಗಸೆ : 
“ ಸಾರಣೀ. ಪ್ರಸಾರಣೀ, ಕಟುಂಭರಾ, ಬಕರ: ಭದ್ರೆಬಲಾ' ಎ೫ 
ಕಿರಿಯ ಹಸಾರಣೇಗಿಡ, ಸಾರಣೇಗಿಡ” (ಸಿ್ಮಾಂತಿ. 0೭); ಗೊಂತೆಮೊಗರು 
ಚೆಟ್ಟು. ಪ್ರಸಾರಣಿ, ಹೆಸರಣಿ ಹಸರಾಣಿ (ಸಸ್ಮ. ೧೦೦)" [ಸೆಂ. ಪ್ರಸಾರಣೀ] 

ಪ್ರಸಾರಾಂಗ (ನಾ). (ವಿಶ್ವವಿದ್ಯಾನಿಲಯಗಳಲ್ಲಿ ವಿಶೇಷವಾಗಿ) 
ಸಾಹಿತ್ಯ ಮತ್ತು ಸಂಸ್ಕೃತಿಯ ಪ್ರಸಾರಕ್ಕಾಗಿ ಇರುವ ವಿಭಾಗ : 
ಎಶ್ವವಿದ್ಯಾನಿಲಯದ ಪ್ರಕಟನ ಹಾಗೂ ಪ್ರಸಾರಾಂಗದ ಮುಖ್ಯಾಧಿ 
ಕಾರಿಗಳು (ಮುರ್ರಕ-೪ ನೊರಲಿ ಮಾತು). [ಸಂ.7 

ಪ್ರಸಾರಿಣಿ (ನಾ). - ಪ್ರಸಾರಣ : “ರಾಜಬಲಾ--ಮಹಾಬಲೆ, ಪ್ರಸಾರಿಣಿ” 
(ಓಷಧಿ. ೦೩೮). (ಸಂ. ಪ್ರಸಾರಿಣೀ] 

ಪ್ರಸಾರಿತ (ಗು). ೧. ಹರಡಿದ ; ಹಬ್ಬಿದ : ಕುಟ್ಮಳಿತವದನಂ 
ಸ್ನಿಗ್ಳಾ ಲೋಕಂ ಪ್ರಸಾರಿತ ಕಜ್ಜ ಲಂ... . ತಳೆದೆಂ ಚಲ್ವಂ ಲಂಬಾಳಕಂ ನೃಪ 
be (ಮಲ್ಲಪು- ೪-೧೩೦). ಮ (ಬಟ್ಟೆಯ ವಂಡಿಕೆಯನ್ನೂ ಬಿಚ್ಚಿ) 
ಮಾರಾಟಕ್ಕೆ ಇಟ್ಟ. (ನಾ). ೩. [ನಾಟ್ಯ] ಸ್ಕಾ ನಕಗಳಲ್ಲಿ ಒಂದು 
ಬಗೆ; ್ಭ ಪ ಕಾಲುಗಳನ್ನು ನೀಡಿ ಒಂದು ಕೈಯೆನ್ನು ತಲೆದಿಂಬಾಗಿ 
ಇರಿಸಂವುದಂ. ಸಂಖವಾಗಿ ನಿದ್ರಿಸಂವುದನ್ನು ಅಭಿನಯಿಸಂವಾಗ 
ಇದನ್ನು ವಿನಿಯೋಗಿಸಬೇಕು ? (ಕಾಸ್ಕರಂ- ಗದ್ಮಾನುವಾರ. ೩೩೬) : 
ಸಮ, ಆಕುಂಚಿತ, ಪ್ರಸಾರಿತ, ವಿವರ್ಶಿತ, ಉದ್ವಾಹಿತ, ನತ ಈ ಆಜು 
ಮಲಗಿರ್ದ ಸ್ಥಾನೆಕಂಗಳ್‌ (ಕಾಸ್ಕರಂ- ೭-೦೨ ಐ), [ಸಂ.7 

ಪ್ರಸಾರಿಸು (ಕ್ರಿ). ಹರಡು; ಹಬ್ಬಿಸಂ ; ಬಿತ್ತರಿಸಂ : ತನಿಸೊಬಗಂ 
ಪುಸಾರಿಸಿ ಸಮಂಚಿತಕ್ಕೆ ತವಮಶಿ ನವಿಂರ್ಚಿ ಮಿಂಡನ ಕೆಳೆಯರ್ಕಳೊ೪* 
ಬಾದೆ ಮೆಚ್ಚಿದವೊಲ್ಪಥೆಯಂ ನಿಮಿರ್ಚಿ (ಉದ್ಮಟಿ- ೦೦-೬೦); ತತ್ಪೃದೇಶಗತ 
ಶಕ್ತಿಯಂ ಬುದ್ಧಿಯಿಂದಂ ಪ್ರೆ.ಸಾರಿಸಿ (ಗೊಮ್ಮ ತಗ. ಇ೭-೩) - 

ಪ್ರಸಾರ... - ಇಸ್ಮು) 


ಓ೧೦೩ 


10 


ಮಾಡು ಇ. ಹರಡುವಂತೆ ಮಾಡು ; ಬಿತ್ತರಿಸಂ : | 


20 


25 


30 


ಪ್ರಸಿದ್ಧಿಸು 


ಪ್ರಸಿತ (ಗಂ). ೧. ಬಿಗಿದ ; ಕಟ್ಟಿದ ು ಬಂಧಿಸಿದ. ೨. ತೊಡಗಿದ ; 
ಆಸಕ್ತಿ ಹೊಂದಿದ ;ಮಗ್ನವಾದ : ಸದಮಲಪ್ರಚುರವಿಶ್ರು ತಪರಮಭಕ್ತ 
ಗಣಪದಸರೋರುಹೆಸಾಂದ್ರ ಮಕರಂದಪಾನಸಮ: ೬ದಿತಚಂಚಚ್ಚಂಚರೀಕನ 


ನವರತ ಪಂಚಾಕ್ಷರೀಪ್ರ ಸಿತಹೃ ದಯಂ (6ರಾಠ. ೦-೦-೦೦೨) - (ನಾ). ೩. 
ಆಸಕ್ಷಿ ಯಂಳ್ಳ ವ್ಯಕ್ತಿ ;: ಆಸಕ್ಕನಾದವನು : “ ತತ್ತರಃ, ಪ್ರಸಿತಃ, 


ಆಸಕ್ತಃ -೩ ಬೆಂದು ಪದಾರ್ಥದಲ್ಲಿ ತಗಲಿದ ಮನಸ್ಸುಳ್ಳವನ ವೆಸರುಗಳು” 
(ಸರ್ಕಾಂತಿ- ೩೨9). ೪. ಕೀವು. [ಸಂ.7 

ಪ್ರಸಿದ್ಧ (ಗು). ೧. ಎಲ್ಲರಿಗೂ ತಿಳಿದ ; ಹೆಸರುವಾಸಿಯಾದ : 
ವಿಂಬಲ್‌ಡನ್‌ ಮೊದಲಾದ ಪ್ರಸಿದ್ಧ ಕ್ರೀಡಾಕ್ಷೇತ್ರಗಳು . , . ಸುತ್ತಲಿನ 
ನಿಸರ್ಗಮಯ ಸುಂದರತಮ ಪ್ರದೇಶಗಳು ; ಇವನ್ನೆಲ್ಲ ನೋಡಿ (ಸಮಕ 
೬೦೨) .(ನಾ). ೨. ಎಲ್ಲರಿಗೂ ತಿಳಿದುದು; .ಹೆಸರಂವಾಸಿಯರಾದಂದು. 
ಶೇಷಪಂಡಿತರ ಕೈಗುಣ ಸುತ್ತಮುತ್ತಲೆಲ್ಲ ಬಹಳ ಪ್ರಸಿದ್ಧ (ಅನಾಠ. ೨೪). 
೩. ಕೀರ್ತಿಶಾಲಿಯಾದವನು; ಪ್ರಖ್ಯಾತ: ಜೈನಸಾಹಿತ್ಯದಲ್ಲಿ ಕುಣಿಕ 
ನೆಂದೂ, ಬೌದ್ಧ ಸಾಹಿತ್ಯದಲ್ಲಿ ಅಜಾತಶತ್ರುವೆಂದೂ ಮ 
ಮಗಧರಾಜನು ಚೀಟಕನ ಮೊಮ್ಮಗನು (ಭಾರದ. ೦೭೫). ೪. [ವೀಶೈ] 
ಶುದ್ಧ, ಸಿದ್ಧ. ಪ್ರಸಿದ್ಧ ಗಳೆಂಬ ಮೂರು ಬಗೆಯ ಪ್ರಸಾದಗಳಲ್ಲಿ 
ಒಂದಂ ; ಜರಿಗಮರು ಸಿ ಸ್ವೀಕರಿಸಿ ಉಳಿದಂದು : ಶುದ್ಧವ ಗುರುವಿಂಗೆ 
ಕೊಟ್ಟು ಶುದ್ಧ ವಾಯಿತ್ತೆ ಂಚೆನಯ್ಯಾ ಸಿದ್ಧವ ಲಿಂಗಕ್ಕೆ ಕೊಟ್ಟು ಸಿದ್ದೆವಾಯಿ 
ತ್ರೈಂಬೆನಯ್ಯಾ ಪ್ರಸಿದ್ಧವ ಜಂಗಮಕ್ಕೆ ಕೊಟ್ಟು ಪ್ರಸಿದ್ಧವಾಯಿತ್ತಿಂಬೆನಯ್ಯಾ 
(ರಸನ: ೭6೩) ; ವರಲಿಂಗಮುಖಸಮರ್ಪಿತ ಶುದ್ಧವೆನಿಸುವುದು ಚರಲಿಂಗ 
ಕರ್ಪಿಸಿದುದು ಪರಮಸಿದ್ಧಂ ನಾಡೆ ಗುರುಭುಕ್ತ ಶೇಷದಿಂ ಧರಿಸಿ ಪ್ರಸಿದ್ಧ 
ಮೆಂಬಿನಿತುಮಂ ನಿಯಮದಿಂದಿರದೆ ಕೊಂಬರ ವಿವರಮಂ ಪೇಳ್ವೆ೦ (0880: 

ಜಂಗಮಭುಕ್ತ ಶೀಷವೇ ಪ್ರಸಿದ್ಧಮೆನಿಸುವುದು (ಏವೇಕ. ೨೬)- 

ಪ್ರಸಿದ್ಧವಾಗು - ಎಲ್ಲರಿಗೂ ತಿಳಿದಿರು ; ಖ್ಯಾತವಾಗು : ಚಹಾ 


೪೭-೦೩); 


ವ್ಯಾಪಾರದಲ್ಲಿ ಬಹಳ. ಪ್ರಸಿದ್ಧ: ವಾದವು NR ೪-08೯); 
ಅರಿಸ್ವಾಟಲನು - * ಪ್ರಸಿದ್ಧವಾದ ರುದ್ರನಾಟಕದ ಲಕ್ಷಣವನ್ನು 
ರಚಿಸಿದ್ದಾನೆ (60%. ೭೨). [ಸಂ.3 

ಪ್ರಸಿದ್ಧತೆ (ನಾ). ಕೀರ್ತಿ ; ಪ್ರಖ್ಯಾತಿ : ಈ ವಿನುತ ಸಿತಕೀರ್ಶಿಯಾ 


ಸದ್ಭಾವಶುದ್ಧತೆಯಾ ಪ್ರಸಿದ್ಧತೆಯಾ ವಿಬುಧಸನ್ಮಾನತೆಯು ನಿಮಗೀಯ 
ಹಂಕೃತಿಯೆ ಇಂದು ನೀವೆನ್ನರಿ ಪರಸದಡೆ ಕುಂದುವುದೆ ಇನಿತಾಯುವದು 
(ವಿಸಫ್ರು. ೪೬-೧೦). [ಸಂ, ಪ್ರಸಿದ್ಮತಾ] 

ಪ್ರಸಿದ್ಧಾಂತ (ನಾ). [ವೀಶೈ] ಅತಿಶ್ರೇಷ್ಠವಾದ ಅರಿವು ; ಪರಮತತ್ವ: 
ಗುರುಸ್ಕಲವೆ ವೇದಾಂತ ಲಿಂಗಸ್ಮ ಲವೆ ಸಿದ್ಧಾಂತ ಜಂಗಮಸ್ಕಲವೆ 
ಪ್ರಸಿದ್ಧಾಂತ (ಮೋಳವೂ.. ೦೩೮-೩೯೬). [ಸಂ.] 

ಪ್ರಸಿದ್ಧಾನ (ನಾ). ಕೀರ್ತಿ ; ಪ್ರಸಿದ್ಧಿ; ಪ್ರಖ್ಯಾತಿ: ಪ್ರಸಿದ್ಧಾನಮಂ 
ಪಡೆದ ಪರಾರ್ಥಮಂ ಶಾಶ್ಚತಮೆಂಬುದನುಕ್ತಸಿದ್ದ ಮಲ್ಲದಂದಭಿಧಾನಂ 
ನಿರರ್ಥಕರಮು ಮೂಧಾರರಹಿತಮುಮಕ್ಕುಂ (೫ತಿತ್ರ. 6-046 ನ). [?) 

ಪ್ರಸಿದ್ಧಿ (ನಾ). ೧. ಹೆಸರುವಾಸಿ; ಖ್ಯಾತಿ; ಕೀರ್ತಿ: ಮಧ್ಯಾಚಾರ್ಯರೆಂಬ 
ನಾಮಪ್ರ ಸಿದ್ಧಿಯನು ಪಡೆದನುದಿನದಿ (ಭ್ರರಂದ. ೪-೩5-೩); ಪಾರ್ಸಿಜನಗಳೆ 
ಭಾಷೆಯು ಹಿಂದಿನ ಕಾಲದಲ್ಲಿ ರುಂಡ* (ಅಥವಾ ಅವಸ್ಥಾ) ಎಂದು 
ಪ್ರಸಿದ್ಧಿ ಪಡೆದಿತ್ತು (ಕಾಳಗ ೪೩) ; ನಮ್ಮ ಆಸುಪಾಸಿನ ಜನಕ್ಕೆ ಲ್ಲ ಅವರ 


ಹೆಸರು! ಗೊತ್ತಿತ್ತು. ಅಷ್ಟು ಪ್ರಸಿದ್ಧಿಯಿದೆ (ಕೂಳಕ್ಕ.` 36). ೨. ಕಾರ್ಯ 
ಕೈಗೂಡುವುದು ; ಕಾರ್ಯಸಿದ್ಧಿ. [ಸಂ.) 


ಪ್ರಸಿದ್ಧಿಸು (ಕ್ರಿ). ಎಲ್ಲರಿಗೂ ತಿಳಿಯುವಂತೆ ಮಾಡು ; ಪ್ರಕಟಪಡಿಸು; 
ಬಹಿರಂಗಪಡಿಸಂ: ೧೯೦೪ರಲ್ಲಿ ಪ್ರಕಟವಾಗಿದ್ದ ಒಂದು ಪುಸ್ತಕವನ್ನು. . . 
೧೯೨೭ರಲ್ಲಿ ಸೂಕ್ತ ಬದಲಾವಣೆಗಳೊಂದಿಗೆ ಮತ್ತೆ ಪ್ರಸಿದ್ಧಿಸಿದನು 


ಪ್ರಸುಪ್ತ 


(44೪. ೯೦) ; ನಿಮ್ಮ ದೇಶಸೇವೆಯನ್ನು ಪ್ರಸಿದ್ಧಿಸುವ ಸಲುವಾಗಿಯೇ 
ಹೊರಟಿದ್ದೇನೆ (ಕೇಕರು. 68) ; ಇಂದಿನ ಪತ್ರದಲ್ಲಿ ನಿನ್ನೆ ಅದೃಶ್ಶರಾದ 
ಜನರ ಹೆಸರುಗಳು ಪ್ರಸಿದ್ಧಿಸಲ್ಪಟ್ಟಿರುತ್ತವೆ (ಕೃಕಕ್ಕೆ: ೦೬೧). 
(ಪ್ರ ಸಿದ್ಧ + ಇಸ್ಕು) 

ಪ್ರಸುಪ್ತ (ಗು). ೧. ನಿದ್ರಿಸುತ್ತಿರುವ. (ನಾ). ೨. ನಿದ್ರಿಸಿದವನು : 
ಶಯ್ಮಾಗೃಹಕ್ಕೆ ಬಿಜಯಂಗೆಯ್ದು ದುಕೂಲಪ್ರ ಚೃದಾಚ್ಛಾದಿತವಿಶಾಲಹಂಸ 
ತೊಲತಲ್ಲತಲದೊಳ್‌ ಸುಖಪ್ರಸುಪ್ತನಿರೆ (ತಂಳಾಮಾ. ೦೦-೧6೩ ನ). 

[ಸಂ.1 

ಪ್ರಸೂಚಕ (ಗು). ೧. ತಿಳಿಸಂವ ; ಹೇಳುವ ; ಸೂಚಿಸುವ. (ನಾ): 
೨. ತಿಳಿಸಂವ ವಸ್ತು, ; ಸೂಚಿಸಂವಂಥದು : ಮುಂಚಿ ಬಂದ 
ಜಳದಾಗಮಪ್ರ ಸೂಚಕಂಗಳಪ್ಪಾಲಿವರಲ್ಲಳೆಂದುಂ ಸರೋಜವನದಿಂ ಶಾಳಿ 
ವನಕ್ಕೆ ಪರಿವ ಪರಿಕಾಲ್ಲಳಂ ನೆರೆದು (ಸುಕಾವಾ. 00-8೭ ನ). [೫0.7 

ಪ್ರಸೂತ (ಗು). ೧. ಹೆಂಟ್ಟಿದ ; ಜನಿಸಿದ ; ಜನ್ಮ ತಾಳಿದ : ಪ್ರಸೂತ 
ಭೂತಾಳಿನಗಾಗಸಂಕುಳಂ ವಸಂತಲಕ್ಷ್ಮೀಚಿರಭೃತ್ತರುವ್ರಜಂ ಲಸತ್ಸುರಾಧೀಶ 
ಭಯಂಕರಪ್ಪ ಭಾಪ್ರಸನ್ನಶೈಲಾವಳಿಯಲ್ಲಿ ರಂಜಿಕುಂ (ವೃತಂ, ೦೦-೩೨) - 
(ನಾ). ೨. ಹುಟ್ಟಿದವನು; ಜನ್ಮ ತಾಳಿದವನು: ದಿವಸಕರನಕ್ಕಿಳಾಸಂಭ 
ವನಕ್ಕಿರೆ ನಾಲ್ಕಣಕೊಳ್‌  ದಶಸ್ಥಾನಕದೊಳ್‌ ರವಿಸುತನಿರೆ ಶೂಲದೊ 
ಳಿಕ್ಕುವರಾ ಲಗ್ನಪ್ರಸೂತನಂ ಪಾತಕನ೦ (ಕಾಠತಿ- 3೩-0) ; ಕನಸಿನೊಳ 
ಪ್ರೊಡಂ ಭಯದ ಲೋಭದ ಮಾತು ಮನುಪ್ರಸೂತರೊಳ" ಜನಿಯಿಸದು 


(ಕಂರಾಮಾ- 6-0೪), ೩. ಹಡೆಯುವಿಕೆ ; ಹೆರಿಗೆ: ತುಂಬಿಯಂ 
ಪ್ರೀತಿಯೊಳಖ್ಬ ಗರ್ಭಿಣಿಯದಾಯ್ತು ಸರೋರುಹಮುತ್ತಲಂ 
ಪ್ರಸೂತಾತುರೆಯಾಗಿ ಪೆತ್ತುದಳಿಯಂ (೧೦. 9-003), ೪. ಹೊವು; 
ಪುಷ್ಪ. (ಸಂ.] 

ಪ್ರಸೂತಿ (ನಾ). ೧: ಹಡೆಯಂವಿಕೆ; ಹೆರಿಗೆ: ಉತ್ತರಣಿಯ ಬೇರಂ ಯೋನಿ 
ಯೊಳಗೆ ಇಕ್ಕೆ ಪ್ರಸೂತಿಯಕ್ಕು (ಂನೈವ. ೭೫). ೨. ಮಗಂ: 
“ಸೂನುಃ . . . ಪ್ರಸೂಶಿಃ .. . ಅಪತ್ಮಂ_ಈ ೧೨ ಮಗುವು” 


(ಕರಾಯು- 63-೩೪0 ; ಓತು ಮಾಡುವ ಲಿಂಗವಂತರ ಭಾತಿಗಳು ಶಿವಭಕ್ತಿ 
ಬೀಜಕೆ ಪಾತಿಗಳು ಪರಮಾರ್ಥನಿಜಯೋಗಪ್ರಸೂತಿಗಳು (ಬಸಪು.- ೩೬-೯೭). 
[ಸಂ.] 

ಪ್ರಸೂತಿಕರ್ಮ (ನಾ). ವಂಗಂ ಹುಟ್ಟಿದಾಗ ಅದಕ್ಕೆ ಮಾಡುವ ಒಂದು 
ಎಧಿ; ಜಾತಕವರ೯ : ಎಲ್ಲ ಪ್ರಸೂತಿಕರ್ಮವ ಶೀರ್ಚಿ ತೊಟ್ಟಿಲ 
ಸಮುಲ್ಲಾಸೆದಿಂ ಕಟ್ಟೆ (ನನನೋ. ೨೨೨೪). [ಸಂ. ಪ್ರಸೂಶಿಕರ್ಮನ್‌] 

ಪ್ರಸೂತಿಕಾಗೃಹ (ನಾ). ಹೆರಿಗೆಯ ಮನೆ: ಪ್ರಸೂತಿಕಾಗೃಹನಿಹಿತ 
ನಿಖಳಜನಮುಮಂ . . . ಮನಮೊಸೆದು ಮನ್ನಿಸಿ (ಪುತ್ಕಥು. ೪-೩೯ ವ). 

[ಸಂ.] 

ಪ್ರಸೂತಿಕೆ (ನಾ). ೧. ಮಗುವನ್ನು ಹೆತ್ತಿರುವವಳಂ ; ಬಾಣಂತಿ. 
ಪ. ಹೆರಿಗೆ: ಅಭೂತಪೂರ್ವಮಾದ ಪ್ರಸೂಶಿಕಾಕಾತುಕಮನಾಶ್ಮೀ 
ಯಾಪ್ತಗುಪ್ತವಾಕ್ಕದಿಂ ಕೇಳ್ದು (೫ಗರಿ. ೩-೦ ಶ)- (ಸಂ. ಪ್ರಸೂತಿಕಾ] 

ಪ್ರಸೂತಿಕ್ರಿಯೆ (ನಾ). ಇ ಪ್ರಸೂತಿಕರ್ಮ : ಪ್ರಸೂತಿಕ್ರಿಯಾಪರಿಣ 
ಶಾಂತಃಪುರಪರಿಚರಾತಿ ಸಂಶಾನನಿರಂರತಮುಂ (ತಂದ್ರಫು. ೩-೪೭ ವ)- 

ಸಂ. ಪ್ರಸೂತಿಕ್ರಿಯಾ] 

ಪ್ರಸೂತಿಗೃಹ (ನಾ). ಪ್ರಸೂತಿಕಾ ಗೃಹ : ಮರುದೇವೀವಳೆಸತ್ವ ಸೂತಿ 
ಗೃಹವೂಂ . . . ಪೊಕ್ಕು (60ಪು. ೬-೪೪); ಹುಟ್ಟಿದ ಕುಸೂ ಒಮ್ಮೆ ಪ್ರಸೂತಿ 
ಗೃಹದಿಂದ ಹೊರಗೆ ಬಂದಿತೆಂದರೆ ಅದಕ್ಕೆ ತಾಯಿ ಬೋರೆ ತಿರುಗಿ 
ಕಾಣುವ ಹಾಗಿರಲಿಲ್ಲ (ಸಮು: ೪699). [ಸೆಂ.] 

ಪ್ರಸೂತಿವೈರಾಗ್ಯ (ನಾ). ಹೆರಿಗೆಯ ನೋವನ್ನು ತಾಳಲಾರದೆ, 


೬೧೦೪ 


ಶಿ 
೦ 


28 


೫ |ಪ್ರಸೂನಾಸ್ತ್ರ (ನಾ). 


46 


ಪ್ರಸೃತ 


ತಾತ್ಕಾಲಿಕವಾಗಿ ಉಂಟಾಗುವ ವೈರಾಗ್ಯ: ಮಗುವಿನ ಮುದ್ದುಮುಖ 
ನೋಡಿದ ಕೂಡಲೆ ಅರ್ಧಗಂಟೆಯ ಹಿಂದೆ ಉಂಟಾಗಿದ್ದ ಪ್ರಸೂತಿವೈರಾಗ್ಯ 
ಎಲ್ಲಿಗೆ ಓಡಿತೋ 1 (ಕೂತ). (ಸಂ.] 

ಪ್ರಸೂತೆ (ನಾ). ೧. ವಂಗುವನ್ನು ಹೆತ್ತವಳು : ಬಾಣಂತಿ. 
೨. ಹೆಣ್ಣುಕುದುರೆ : “ಅರ್ವಶೀ . . . ಪ್ರಸೂಶಾ, ವಾಜಿನೀ-- ಈ ೫ 
ಘೋಟಕಿಗೆ” (ಹರಾಡಂ. ೭೨-೨6೬). [ಸ೫0. ಪ್ರಸೂತಾ] 

ಪ್ರಸೂನ (ಗಂ). ೧. ಹುಟ್ಟಿದ ; ಉತ್ಪತ್ತಿಯಾದ. (ನಾ). ೨. ಹುಟ್ಟು; 
ಉತ್ಪತ್ತಿ. ೩. ಹೂವು; ಪುಷ್ಪ : ನನೆಯ ಕೊನೆಯ ತಳಿರ ಮುಗುಳ 
ವನಲತಾನಿಕುಂ ಜದಿಂ ಪ್ರಸೂನರಜದ ಪುಂಜದಿ೦ (ಶೈಶಶಾ. ೦-೩೭ ರಗಳೆ) ; 
ಅತುಳಸ್ವಚ್ಛಾಂಬುಎಂ ಮಜ್ಜನಕೆಅ*ದು ನವೀನಪ್ರ ಸೂನಪ್ರ ತಾನದ್ಳುತಿ 
ಸುತ್ತಲ್‌ (ಕಕ ೬೪) : ಹಗಲಿರುಳು ನಿನ್ನೊಡನೆ ನಲಿದಾಡಿದೀ -ದೀನ, 
ಕಾನನಪ್ರಸೂನಮಂ, ಹೇ ಕಾಂತ, ಮರೆಯದಿರು (ಕಶ್ರಾಂಗ- ೪೬-೦೨೩೪), 
೪. ಮೊಗ್ಗು. ೫. ಹಣ್ಣು ; ಫಲ. [ಸಂ.1 

ಪ್ರಸೂನಕ (ನಾ). ಹೂವು; ಪುಷ್ಪ: “ಪುಷ್ಪಂ . . . ಪ್ರಸೂನಕಂ, 
ಸುಮನಸ್‌ - ಈ ೫ ಪೂವಿನ ವೆಸರ್‌” (ಹಲಾಯಂ- ೩೦-೩೨). [ಸಂ-] 

ಪ್ರಸೂನಾಯುಧ (ನಾ). ೧. (ಮನ್ಮಥನ) ಹೂವಿನ ಬಾಣ: 
ಉಪೇಶ್ವರನೊಳ* ನೆರೆವಟ್ಕ ಅಂ ಪ್ರಸೂನಾಯುಧತಾಪತಪ್ಪೆ . . . 
ನಿಜಾಲಯದಿಂ ಪೊಣಿಮಟ್ಟಳ್‌ (ಶಂಕಕಂ. ೬೪-೭): ೨. ಹೂವಿನ ಬಾಣ 
ವನ್ನುಳ್ಳವನು ; ಕಾಮ. [ಸಂ.] 

೧. ಹೂವಿನ ಬಾಣ; ಕುಸಂಮಾಸ್ತ್ರ : 
ವಿಸಾನಾಂಕನು ಬಲುಮಾನದಿ ತನ್ನ ಪ್ರಸೂನಾಸ್ತೆ [ಊಾಕಾಂ. ಯುಧ] 
ಗಳನು ತೊಡರ್ಚಿ ಮಾನನಿಧಿಯ ಪರಿವಾರವನಿಸಲು ಸುಮ್ಮಾನವಳಿದರತಿ 
ರಥರು (ತ್ರಿ ಕ್ರಸಂ. ೨೦-೨೩೦). ೨. ಇ ಪ್ರಸೂನಾಯಂಧ ೨. ಸಂ] 

ಪ್ರಸೃತ (ಗು). ೧. ಮಂನ್ನಡೆದ ; ಗಮಿಸಿದ. ೨. ಹರಡಿದ; 
ವಿಸ್ತರಿಸಿದ. (ನಾ). ಹಿ. ಒಳ್ಳೆಯ ಮಾತನಾಡಂವವನು ; ಎನಯ 

"ಶಾಲಿ: “ಪ್ರಸಕ್ತಃ, ಪ್ರಸೃತಃ-ಈ ೨ ಗೆಲೆ ನುಡಿವವಂ” (ಹಲಾಯು- 
೬೦9-೨೦೪): ೪. ಉತ್ಸಾಹವುಳ್ಳವನು : “ಪ್ರತೂರ್ಣಃ, ತ್ವರಿತಃ, 


ತೂರ್ಣಃ, *ತ್ಸುಕಃ, ಪ್ರಸೃತಃ-ಈ ೫ ಚೆಚ್ಚರಿಗಂ” (ಹರಾಯು- 


86-06). ೫. ಬೊಗಸೆ; ಅರ್ಧಾಂಜಲಿ. ೬. [ಗಣಿತ] ಒಂದಂ 
ಅಳತೆ ; ಎರೆಡು ಪಲಗಳ ಪ್ರಮಾಣ : ಅಳತೆ ವಿವರಾ ಭತ್ತ 
ನಾಲ್ಕಕೆ ವಂದಂ ಕಾಕಣ್ಯಮೆನಿಪುದದು ಮತ್ತೆ ಪಂಚಕಕೊಂದು ಪಣ 


ಮಕ್ಕುಮಾ ಪಣ ಮೂವತ್ತೆನಿಸಲದು ನಿಷ್ಠ ನಿಷ್ಕತ್ರಯಕ್ಕೆ ಕರುಷ ದ್ವಾದಶಕ್ಕೆ 
ಮಾಗಧಮೆನೆ ಬಿತ್ತರಿಸದೆರಡ ಕೂಡಲು ಪ್ರಸೃತಮೆನಿಪುದದು (ರಾಸ್ಮಳ- 
೩೪4). ಹ. [ನಾಟ್ಯ] ನಿಃಶ್ವಾಸದ ಭೇದಗಳಲ್ಲಿ ಒಂದು; 
£.“ ಮಲಗಿರುವಾಗ ಶಬ್ದ ಮಾಡುತ್ತ ಬಾಯಿಂದ ಉಸಿರು ಬಿಡು 
ವುದು” (ಉಸ್ಕರಂ. ಗರ್ಮಾಶುವಾದ - ೨೭೭) : ಸ್ವಸ್ಥ, ಚಲ. . . ಪ್ರಸೃತ-- ಈ 
ಒಂಬತ್ತೂ ಕೋಹಳನ ಮತದಂತೆ ಗಾಳಿಯ ಭೇದಂಗಳ್‌ (ಉಾಸ್ಕರಂ. 
೬-೭೮ 5), ೮. ರೆಪ್ಪೆಯ ಒಂಬತ್ತು ವಿಧವಾದ ಚಲನೆಗಳಲ್ಲಿ ಒಂದಂ; 
p “ರೆಪ್ಪೆಗಳನ್ನು ವಿಶಾಲವಾಗಿ ತೆರೆಯುವುದು ” 
ಗಡ್ಮಾನುವಾದ- ೨೬೩) : ಪ್ರಸೃತ, ಕುಂಚಿತ . 


(ರಾಸ್ಕರಂ. 
° . ಸಮ- ಈ ಒಂಬತ್ತು 


ಎವೆಯ ಭೇದಂಗಳ್‌ (ಉಸ್ಮರೆಂ. ೩-೪೯ ಐ). ೯. “ಕಾಲ್ಪೆರಳು 
ಗಳನ್ನು ಚಲಿಸದೆ ನೀಡುವುದು” (ಡಉಾಸ್ಕರೆಂ. ಗಠ್ಮಾಮವಾರ. ೨೮೩) ; 
ಅಧಃಕ್ಷಿಪ್ತ ಪ್ರಸೃತ, ಸಂಲಗ್ಗ-ಈ ಐದು ಚರಣಾಂಗುಲಿಯ 
ಭೇದೆಂಗಳ (ರಾಸ್ಕರಂ- ೩-೦೦೫ ವ). ೧೦. ಕೈಬೆರಳುಗಳ ಏಳಂ 


ಎಧವಾದ ಚಲನೆಗಳಲ್ಲಿ ಒಂದಂ: ಸಂಯುತ . . 
ಹಸ್ತಾಂಗುಲಿಯ ಭೇದಂಗಳ್‌ (ಲಾಸ್ಮರಂ- ೩-೧೧೩ ವ)" 


- ಪ್ರಸೃತ- ಈ ಏಳು 
[ಸಂ-] 


ಪ್ರಸೃತಕರಣ ೬೧೦೫ 


ಪ್ರಸೃತಕರಣ (ನಾ). [ಕಾಮಶಾ] ರತಿಬಂಧಗಳಲ್ಲಿ ಒಂದಂ : ಸಲೆ 
ಮಗುಳ್ಬೊಆಗಿದ. ಲಲನೆಯಿನೆಯನ ಪೆಗಲೊಳಗೆ ಕಾಲಿಟ್ಟಿರ್ತೊಡೆಯ 
ಅಲರ್ವಸಿಯೊಳಗಿಟ್ಟೊಲವಿಂ ರತಿಗಗ್ಗಲಿಸಲದೇ ಪ್ರಸೃ[ಕಾಕಾಂ- 
ಸ್ತ. ಸ್ತು]ತೇರಣಂ (ಜನವ: ೯-೨9). [Xo.] 

ಪ್ರಸೃತಿ (ನಾ). ೧. ಮಂನ್ನಡೆ : ಪ್ರಗತಿ; ಬೆಳವಣಿಗೆ. ೨. ಬೊಗಸೆ; 
ಅರ್ಧಾಂಜಲಿ : “ಅಂಗುಳಿ ಮಡಿದ ಕುಡಿತೆಯಂ ಪ್ರಸೃತಿಯೆಂಬುದು” 
(ಶಕಾಯುು- 6೮-೩6): ೩. [ಗಣಿತ] ಒಂದು ಅಳತೆ ; ಎರಡು ಪಲಗಳ 
ಪ್ರಮಾಣ : ಶಿವನ ನೈವೇದ್ಮದಳತೆಯ ಗಣನೆಗಳ ಪೇಳುವೆವು 
ನೆಲ್ಗಳಿಂ ನೂಲಯಿರ್ಪತ್ತ ಐದೆಂಬುದವನಿಯೊಳು ಶುಕ್ತಿ . - - ಸಾವಿರ 
ದೆಂಟುನೂರ್ನೆಲ್‌ ಪ್ರಸೃತಿಯೆನಿಸುವವು (ವೀಕ್ಕಫು, ೭-೦೦-೬೦). [ಸಂ.1 

ಪ್ರಸೃತೆ (ನಾ). ಮೊಳಕಾಲು ; ಜಂಘಿ : “ಪ್ರಸೃತಾ, ಜಂಘಾಈ ೨ 
ಕಿಟುದೊಡೆ'' (ಹರಾಯು- 62-೩೬೦). [ಸಂ. ಪ್ರಸೃತೂ] 

ಪ್ರಸೇಕ (ನಾ). ಮೂಗು ಅಥವಾ ಬಾಯಿಯಿಂದ ಸುರಿಯುವ ನೀರಿನ 
ಸ್ರಾವ : ವಮನಯೋಗ್ಯರು -__ ಮಂದಾಗ್ನಿಯವರು . . . ಪ್ರಸೇಕ 
ರೋಗದವರು, ಶ್ವಾಸರೋಗದವರು (ಸಕವೈ. ೨೩). [ಸಂ.) 

ಪ್ರಸೇವ (ನಾ). ೧. ಬಿದಿರಿನಿಂದ ಹೆಣೆದ ತಟ್ಟೆ ಅಥವಾ ಮಂಕರಿ : 
“ಸ್ಯೂತಃ, ಪ್ರಸೇವಃ . .. ೨ ಬಿದುರುತಟ್ಟೆಗಳು, ಮಕ್ಕರಿಗಳಿಗೂ 
ಹೆಸರು” (ಸ್ಶ್ಮಾಂಕಿ- ೩63). ೨. ವೀಣೆಯ ಬಂರುಡೆ. [ಸಂ-] 

ಪ್ರಸೇವಕ (ನಾ). ವೀಣೆಯ ಬುರುಡೆ : “ಪ್ರಸೇವಕಃ . - . ವೀಣೆಯ 
ಹೆರಳಿನ ಹೆಸರುಗಳು” (ಸಿದ್ಧಾಂತಿ ೫೩೯). (ಸಂ. 

ಪ್ರಸ್ಪಲಿತ (ಗು). ಎಡವಿದ; ಮುಗ್ಗುರಿಸಿದ : ವಿದ್ಯುತ್ಕೇಶವಿದ್ಯಾಧರಂ 
ತ್ವರಿತಪ್ರಸ್ತ ಓಲಿತಪ್ರ ಯಾಣರಭಸಂ ಶುದ್ಧೂಂತಕಾಂತಾಜನಂ ಬೆರಸುತ್ಯಂಪಿತ 
ನೋಡಿ ದಿವ್ಯಮುನಿಪಾದಾಂಭೋಜವಮಂ ಪೊರ್ದಿದಂ (ಶಂಠಾನಾ. ೦೦-೦೦೪). 

[ಸಂ.] 
ಪ್ರಸ್ತ (ನಾ). ೧. ಅವಕಾಶ ; ಸಂದರ್ಭ ; ಸಮಯ : ಎಲಿಗುವುದಕೆ 


10 


ಪ್ರಸ್ತವೇನು ತನ್ನಯ ಹಂಗು ಕಿಅೌದುಂಟೆ ನನಗಯ್ಯನಂದು ಪಿರಿಚೆ|. 


ಕೊಟ್ಟುಂಬಳಿಯಲ್ಲಿ ನಾನಿಹೆನು (ಕರತ. ೪೮-೩೬) ; ಪುಸ್ತಕ್ಕೆ ನುಡಿದಿಹರೆ 
ಬೆಸ್ತಂತೆ ಇರಬೇಕು ಪ್ರಸ್ತವ ತಪ್ಪಿ ನುಡಿದಿಹರೆ ನಡು ಬೆನ್ನಿನಸ್ತಿ ಮುಂಜ? 
ದಂತೆ (ಸರ್ಕಲ್ಮ- ೦೩೩೬)- ವಿ. ಶುಭಕಾರ್ಯ; ಮಂಗಳಕಾರ್ಯ : 
ನೆರೆಹೊರೆಮನೆಯಲ್ಲಿ ಪ್ರಸ್ತವಾಗಲು .ಆಗ ಕರೆಯದೆ ಪೋಗಿನ್ನು ಹಾಳು 
ಹರಟೆ ಬಜಗೆಟ್ಟು ನೂಜತಾಜು ಸುದ್ದಿ ಹೇಳುತ ಅವನ ಹಿರಿಯ ಮಗನಂತೆ 
ಉದರವ ಪೊರೆದೆ ಮನವೆ (ಫುರಂದ. ೪-83-9): ದೀನನಾದೆನಗೊಂದು 
ಕವಡೆಯು ಪಾಣಿಯೊಳಗಿಲ್ಲವರ್ಗೆ ಸರಿಯಾಗಾನು ಪ್ರಸ್ತವ ಮಾಡಬಲ್ಲೆನೆ 
(6ರ್ಕಾರಿ. 06-00)- ೩. ಗರ್ಭಾಧಾನದ ಶಂಭಕಿರ್ಯ ; ನಿಷೇಕ ; 
ಒಸಗೆ : ಲಗ್ನ ಮುಗಿದ ಮೇಲೆ ಪ್ರಸ್ತವೂ ರಾಘಪ್ಪನ ಮನೆಯಲ್ಲಿಯೆ 
ಆಗಬೇಕಾಗಿತ್ತೂ (ಗಂಮಾಯಿ- ೦೩೪). 
ಪ್ರಸ್ತದ ಊಟ ಎ ಶುಭಸಮಾರಂಭದ `ಔತಣ.--ಭೋಜನ : 
ಪ್ರಸ್ತದ ಊಟದಲ್ಲಿ ಹೆಂಗಳೆಯರು ಬಡಿಸುವಾಗ (ಸಮರೇ. ೯ ಬಿಕೆ) ; 
ಪ್ರಸ್ತದ ಊಟಕ್ಕೆ ಹೋಗಿ ಸ್ವಸ್ಥವಿಲ್ಲದೆ ಬಿದ್ದ (ಗಾರ). 
[< ಸಂ.ಪ್ರಸ್ತುತ. /ಮರಾ. ಪ್ರಸ್ತ ; ತುಳು. ಪ್ರಸ್ತ] 
ಪ್ರಸ್ತರ (ನಾ). ೧. ಹೂವು, ಎಲೆ ಮೊದಲಾದಂವುಗಳಿಂದ ನಿರ್ಮಿಸಿದ 
ಹಾಸಗೆ. ೨. ಹಾಸಂಗೆ ; ಶಯ್ಯೆ. ೩. ಸಮತಲವಾದ ಪ್ರದೇಶ; 


ಬಯಲು. ೪. ಕಲ್ಲು; ಶಿಲೆ: “ಶಿಲಾ. .. ಪ್ರಸ್ತರಃ, ದೃಷತ* 
ಈ ೭ ಕಲ್ಲ ಪೆಸರ್‌” (ಹರಾಯಂ. ೨5-೦9); ಸುರೆಯಿಂ ಸೊರ್ಕಂ 
ಸುರೋರ್ವೀರುಹಕಿಸಲಯದಿಂ ರಾಗಮಂ ಕೌಸ್ತುಭಪ್ರಸ್ತರದಿಂ 


ನೈಷ್ಮುರ್ಯಮಂ . , . ತಾಳಿ (ಕಾರಂಠೂ. ೩೪೬); ಅಹಲ್ಯ್ಕಾದೇಎ ಶಿಲೆ 


80 


86 


40 


ಪ್ರಸ್ತಾರ 


ಯಾಗಿ ಧರಿಸಿದಳು ನಿಜತನುವನಾ ಪ್ರಸ್ತರವಿದೀಗಾ ಸತಿಗೆನುತ ಹತ್ತಿರಕೆ 
ಬರೆ ರಾಮಾಂಘ_,ರಜವಾವರಿಸಿತು ಶಿಲೆಯ (ತೊರರಾ. ೦-೦೨-೦೪). [ಸಂ]. 


ಪ್ರಸ್ತರಣ (ನಾ). ೧. ಹರಡುವುದು; ಹಾಸಂವುದಂ. ೨. ಹಾಸುಗೆ; 


ಶಯ್ಕೆ : ತಮಾಳದಳಪ್ರಸ್ತರಣಂ ಲತಾಂಗಿ ಮಳಯಕ್ರೀಡಾಚಳಂ 
ನೀನುವಿತಾ ಮದನಾಕಾರನುಮಲ್ಲಿ ನಿಚ್ಚಲುಮಿರಿಂ ಕೇಳೀವಿನೋದಂಗಳಿಂ 
(ಕಾಂತಿಫು. ೫-093), ೩. ಪೀಠ; ಆಸನ. [Xo.] 


ಪ್ರಸ್ತರಭವನ (ನಾ). ಕಲ್ಲಿನಿಂದ ಕಟ್ಟಿದ ಮನೆ; ಶಿಲಾಭವನ : 


ಹೇಯೋಪಾದೇಯತತ್ವ ಮನಟ್‌ಪ ಮತ್ತಮಿವರ್ಕಾಧಾರಭೂತಜಗತ್ತ ) 
ಯಾಂತಸ್ಥಿತೈಕೋನಪಂಚಾಶನ್ನರಕ ಪ್ರಸ್ತರ ([ಶಾಕಾಂ.ಪ್ರಸಾರ) ಭವನವ್ಯಂತ 
ರಾವಾಸಾಸಂಖ್ಯಾತದ್ವೀಪಾಬ್ಧಿತ್ರಿ ಷಷ್ಠಿಸ್ವರ್ಗಪಟಲಂಗಳುವುಂ ವಿಸ್ತರಿಸಿ 
(ಆದಿಫು- ೦೦-೬೩೭). [ಸಂ.7 


ಪ್ರಸ್ತರಿಸು (ಕ್ರಿ). ೧. ಹರಡು ; ವಿಸ್ತರಿಸಂ. ೨. [ಛಂದ] ಲಘು 


ಮತ್ತು ಗುರುಗಳನ್ನು ಗುರಂತಿಸಂ ; ಪ್ರಸ್ತಾರ ಹಾಕು : ಎರಡುಂ 

ಮೂಯುಂ ನಾಲ್ಕುಂ ಗುರುವಿಂ ಪ್ರಸ್ತರಿಸಲಂಬುನಿಧಿಗಜ [ಕಾಕಾಂ- 

ಪ್ರಸ್ತಾರಮಾಗಿಯುಂ ಜಗ] ಧರಣೇಶ್ವರಗಣಮೊಗೆಗುಂ (ರಂರೋಂಜಾ- 

8-೨೪೦); ಪಾದ ಈಗಿರುವಂತೆಯೇ ಪ್ರಸ್ತರಿಸಿದರೆ ಧರೆ, ಗೆ. ಲ್ಲಂ ಎಂಬ 

ಕೊನೆಯ ಗಣವೂ ಎಷ್ಟುವೇ ಆಗುತ್ತದೆ (ಸಮಾರೋ- ೨೨೪). 
[ಪ್ರಸ್ತರಣ 4 --ಇಸ್ಕು] 


ಪ್ರಸ್ತಾಪ (ನಾ). ೧. ಯಾವುದಾದರೊಂದು ವಿಷಯಂದ ಅಥವಾ ಮಾತಿನ 


ಪ್ರಾರಂಭ : “ಪ್ರಸ್ತಾಪ. ಪ್ರಸ್ತಾವ ಮಾಾತೆತ್ತುವಿಕೆ” (ತರ್ಮಕೋ: ೨೭); 
ಮಗುವಿನ ಎದ್ಮೂಭ್ಯೂಸ ಪೂರ್ಣವಾಗುವವರೆಗೂ ದಯವಿಟ್ಟು ಈ 
ಪ್ರಸ್ತಾಪ ಬೇಡ (ಕಾಂತಕಾ- 00)- ೨. ವಿಷಯಂ; ಸಂಗತಿ: ಅದೇ 
ಪ್ರಸ್ತಾಪ ಹೇಳಬೇಕು ಎಂದು ಇಲ್ಲಿಗೆ ಬಂದೆ (ಕ್ಯಾಗವೂ-೪೪). ೩. ಸಂದರ್ಭ: 
ಅವಕಾಶ ; ಸಮಯಂ : ನಾಟಕದ ಒಂದು ಪಾತ್ರವಾದ ಶ್ಯಾಮಲಾ 
ಕುಮಾರಿಯ ವಿವಾಹದ ಪ್ರಸ್ತಾಪ (ರೀಕಯೋ- ೫11, ಅನುವಾದಕನ ದಿನ್ಮಶ) ; 
ಪ್ರಸ್ತಾಪಕ್ಕೆ ಬಾರದ ಗಾದೆ ಪ್ರಸ್ತಕ್ಕೆ ಆಗದ ಖಜ್ಜಾಯ (mo). 
ಸಂ. ಪ್ರಸ್ತಾವ) 


ಪ್ರಸ್ತಾಪಿಸು (ಕ್ರಿ). ಮಾತಿನಲ್ಲಿ ವಿಚಾರವನ್ನು ಪ್ರಾರಂಭಿಸಂ ; ಮಾತು 


ಎತ್ತು : ಬೊಮ್ಮರಸಪಂಡಿತರ ಯೋಗ್ಯತೆಯ ವಏಟಚಾರವನ್ನು 

ಪ್ರಸ್ತಾಪಿಸಿದರು (ಶೆಂಗಾಳ್ಕ. ೬೦); ಶಾಲೆಯು ಆರಂಭವಾಗುವ ತನಕ 

ಗೋವಿಂದವತಾಸ್ತರರು ಮೇರಿಯೊಡನೆ ವಿಷಯ ಪ್ರಸ್ತಾಪಿಸಲಿಲ್ಲ 

(ಕಾನೀಂ. ೯೪); ಇಲ್ಲದ ಧೈರ್ಯ ತಂದುಕೊಂಡು ಶ್ರೀಧರ ಮಾಲತಿಗೆ 

ಅಪ್ರಿಯವಾದ ವಿಚಾರವನ್ನೇ .ಮತ್ತೆ ಪ್ರಸ್ತಾಪಿಸಿದ್ದ (ಪಾತ್ಮಲ್ಕ. ೦೬೪)- 
[ಪ್ರಸ್ತಾಪ + -ಇಸ್ಕು) 


ಪ್ರಸ್ತಾರ. (ನಾ). ೧. ಹರಡುವುದು : ವ್ಯಾಪಿಸಂವುದಂ. ಶಿ. ಹಾಸಗೆ; 


ಶಯ್ಕೆ. ೩. ಸವಂತಲವಾದ ಭೊಮಿ, ಪ್ರದೇಶ; ಬಯಲು. 
೪. (ದಟ್ಟವಾದ) ಕಾಡು ; (ಗಹನವಾದ) ಅರಣ್ಯ.. ೫. [ಛಂದ] 
ವೃತ್ತದ ಪ್ರತಿಸಾಲಿನಲ್ಲಿಯೂ ಗಂರಂಲಘುಗಳನಲ್ನ ಗಂರುತಿಸಿ ಬಳಿಕ 
ಅಕ್ಷರ ಗಣಗಳನ್ನು ಕಂಡಂಹಿಡಿದಂ ವೃತ್ತವು ಯಾವ ಛಂದಸ್ಸಿಗೆ 
ಸೇರಿದುದು ಎಂಬುದನ್ನು ಕಂಡಂಹಿಡಿಯಂಂವ ಕ್ರವಂ : ಮಿಗಿಲಾಗಲಧ್ವ 
ಯೋಗಂ ನೆಗಟ್ಜಿಪದೇಶದೊಳಪರಿಮಿತಂ ಪ್ರಸ್ತಾರಂ (ರಂರೋಂಜು. ೬-೨೬೬) 
೬. ಒಂದಂ ಛಂದಸ್ಸಿನಲ್ಲಿ ಎಷ್ಟು ವೃತ್ತಗಳಾಗಬಹುದಂ 
ಎಂಬುದನ್ನು ಕಂಡಂಹಿಡಿಯುವ ಕ್ರಮ : ಉಕ್ತಿ ಮೊದಲಾದ ಆಯಾ 
ಛಂದಸ್ಸಿನ ಅಕ್ಷರಗಳ ಸಂಖ್ಯೆಯಷ್ಟು ಗುರುಗಳನ್ನು ಮೊದಲು ಸಾಲಾಗಿ 
ಬರೆದು. . . ಮುಂದುಮುಂದಕ್ಕೆ ಇಪ್ಪತ್ತಾರರವರೆಗೂ ಆಯಾಸ್ಥಾನ 
ದಲ್ಲಿ ಗುರು ಲಘುಗಳು ಆದರ ಹಿಂದಿನ ಸ್ಥಾನಕ್ಕಿಂತ ದ್ವಿಗುಣವಾಗಿರು _ 


ಪ್ರಸ್ತಾವಿತ 


ಪ್ರಸ್ತಾರಿಸು 


ವಂತೆ ಕಡೆಗೆ ಎಲ್ಲವೂ ಲಘುಗಳಾಗುವವರೆಗೆ ಗುರು ಲಘುಗಳನ್ನು ಸಾಲು 
ಸಾಲಾಗಿ ಬರೆಯುವುದು. ಇದಕ್ಕೆ ಪ್ರಸ್ತಾರವೆಂದು ಹೆಸರು (ಕರಡ ೯೦). 
೭. [ಸಂಗೀತ] ತಾಳಾಂಗದ ವಿಸ್ತರಣೆ: ತಾಳಕ್ಕೆ ಹತ್ತು ಪ್ರಾಣ 
ಗಳುಂಟು ; ಕ್ರವಾವಾಗಿ ಅವು ೧, ಕಾಲ.  .« ೧೦. ಪ್ರಸ್ತಾರ 
(ತಂಗೀಕಂ- ೩೨); ಪ್ರಸ್ತಾರ : ಪ್ರಸ್ತರಿಸುವುದು ಎಂದರೆ ವಿಶದವಾಗಿ 
ಕಾಣುವಂತೆ ಹರಡುವುದು ಅಥವಾ ವಿಸ್ತರಿಸುವುದು. ಒಂದು ತಾಳಾಂಗ 
ವನ್ನು ಎಸ್ತರಿಸುವುದು ಎಂದರೆ ಅದರಲ್ಲಿ ಬರುವ ಉಪಾಂಗಗಳೂ ಗೋಚರ 
ವಾಗುವಂತೆ ವಿಂಗಡಿಸುವುದು (ಸಂಗೀಕಂ. ೩6). 

ಪ್ರಸ್ತಾರ ಹಾಕು ಲಘು, ಗಂರಂಗಳನ್ನು ಗಂರಂತಿಸಂ : 
ಸಾಂಗತ್ಮದ ಲಕ್ಷಣಗಳನ್ನು ಹೀಗೆ ಪ್ರಸ್ತಾರ ಹಾಕಿ ಇದು ಸಾಂಗತ್ಯವೆನ್ನು 
ವುದು . . . ಅಸ್ಲಿ ಪಂಜರವನ್ನು ತೋರಿಸಿ ಇವನು ಮನುಷ್ಯ ಎಂದಂತೆ 
ಆಗುತ್ತದೆ (ಇಂಕಾಶ. ೪ 9೦೪). [ಸಂ.] 


ಪ್ರಸ್ತಾರಿಸು (ಕ್ರಿ). [ಛಂದ] ಲಘಂ ಗಂರೆಂಗಳನಂ] ಗುರುತಿಸು : 
ಗುರುವೊಂದಂ ಲಘುವೊಂದನೆಂಟುವರೆಗಂ ಪ್ರಸ್ತಾರಿಸು (ರಂರೋಂದಿ- 
೦-೪೦). (ಪ್ರಸ್ತಾರ 4 - ಇಸ್ಕು] 

ಪ್ರಸ್ತಾವ .(ನಾ). ೧. ಉಪಕ್ರಮ ; ಆರಂಭ ; ಪ್ರಾರಂಭ. ೨. 


ಪ್ರಸಂಗ, ಸಂದರ್ಭ : ಅಂತು ಧನುರ್ಧರಾಗ್ರ ಗಣ್ಯನಾಗಿರ್ದೊಂದು 
ದಿವಸಂ ತನ್ನ ತೊಡೆಯ ಮೇಲೆ ತಲೆಯನಿಟ್ಟು ಪರಶುರಾಮಂ ಮಣಕ 
ದೋಣಗಿದಾ ಪ್ರಸ್ತಾವದೊಳ್‌ (ಕುಶಘ. 0-009 5) ; ಸಂನ್ಮಸನದಿಂ 
ಪರತ್ರೆಯಂ ಸಾಧಿಸುವೆನೆಂದು  ಪರಮಾಗಮಭಾವನೆಯಿಂದಿರ್ಪನ್ನೆಗಮಾ 
ಪ್ರಸ್ತಾವದೊಳ್‌ (ಶಂರಾಮಾ- ೦೩-೬೯ ನ) ; ಹರ್ಷಚಿತ್ತರಾದಾ 
ತವಸಿಗಳುಂ ವರ್ಣಾಶ್ರ ಮಧರ್ಮಂಗಳಂ ರಾಘವಂಗೆ ನಿರವಿಸುತುಮಿ 
ರ್ದರ೦" ಆ ಪ್ರಸ್ತಾವದೊಳ್‌ (ರಾಮಾಕ್ಕ- ೦೬-೦೪). [ಸ0.3 

ಪ್ರಸ್ತಾವನೆ (ನಾ). ೧. ಪ್ರಾರಂಭ ; ಉಪಕ್ರವಂ. ೨. ವಿಷಯ ; 
ಸಮಾಚಾರ : ದೇವಾರಣ್ಕಂ ದೇವರ ದೇವನ ಮನಕಿಂಬನೀಯೆ 
ತನ್ನಂದನದೊಳ್‌ ದೇವರ್‌ ಸಿವಿಗೆಯನಾ ಪ್ರಸ್ತಾವನೆಯಂ ಕಟ್‌ಪದಿಟೀವೆ 
ಪಳನಸ್ಮ್ಥಳದೊಳ್‌ (ಶಾಂತಿ. 6-039. ಹ, ವಿಚಾರಸೂಚನೆ ; ವಿಷಯ 
ಮಂಡನೆ : ಪೀಠಿಕೆ: ಅಂಥ ದೋಷಾರೋಪವನ್ನು ಮಂಡಿಸುವ 
ಪ್ರಸ್ತಾವನೆಯು ಲಿಖತಮೂಲಕವಾದ ಒಂದು ಸಂಕಲ್ಪದಲ್ಲಿ ಉಲ್ಲಿಖತ 
ವಾಗಿ ನಮೂದಾಗಿದ್ದು (ಕಾರಾನ. ೩0) ; ಮುಂದಿನ ಮಾತಿನ ಪ್ರಸ್ತಾವನೆ 


ಯನ್ನು ಮಾಡುತ್ತ ೨ 9 6 ಕೇಳಿದ (ಅಕೋಳ. 40). ೪. ಪುಸ್ತಕದ 
ಪೀಠಿಕೆ; ಉಪೋದ್ವಾತ : ವಿಷಯ ನಿರ್ಣಯಿಸುವಾಗ ಗ್ರಂಥದ 


ಶಿರೋನಾಮ, ಮುನ್ನುಡಿ, ಪ್ರಸ್ತಾವನೆ, ಪರಿವಿಡಿ. , , ಇತ್ಯಾದಿ 
ಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾನೆ ( ಗ್ರಂತಾಂ. ೦೬). ೫. 
[ಕಾವ್ಯಮಾ] ನಾಟಕ (ರೂಪಕ)ಗಳ ಪ್ರಾರಂಭದಲ್ಲಿ ನಟಿ, ಎದೂ 
ಷಕ ಅಥವಾ ಪಾರಿಪಾರ್ಶ್ವಕನಂ ಸೂತ್ರಧಾರನೊಡನೆ ಕಲೆತು 
ಮಾತನಾಡುವುದಂ; ನಟಿ, ಸೂತ್ರಧಾರರಂ ತಮ್ಮ ಸ್ವಂತವ್ಯವಹಾರ 
ದಿಂದ ನಾಟಕದ ಕಥಾವಸ್ತೂವನ್ನು ಸೂಚಿಸಿ ವಂಂದಿನ ಪಾತ್ರ 
ಪ್ರವೇಶವನ್ನಿ ಸೂಚಿಸಂವುದು ; ಆಮುಖ : ಸೂತ್ರಧಾರನು ಈ 
ಮಂಗಳಶ್ಲೋಕವನ್ನು ಹೇಳಿ . . , ಹೊರಟು ಹೋಗುವನು. ಅನಂತರ 
ಕಥೆಯು ಆರಂಭವಾಗುವುದು. ಇಲ್ಲಿಯವರೆಗೆ “ಆಮುಖ' ಅಥವಾ 
“ಪ್ರಸ್ತಾವನೆ” ಎಂದು ಹೆಸರು (ಕೈಏಂ- ೨೦೨).  [ಸಂ. ಪ್ರಸ್ತಾವನಾ] 

(ಗಂ)... ೧. ಪ್ರಾರಂಭವಾದ ; ತೊಡಗಿದ. ೨. 
ಹೊರಸೂಸಿದ ; ಸಂರಿದ : ವ್ಯೋಮಮುಮಂ ತೀವಿದುದು 
ತತ್ಕರಪ್ರಸ್ತಾವಿತ ಮಂದಾರಪಾರಿಜಾತಾಸಾರಂ (ತಂದ್ರಪು- ೬-0)- [ಸಂ.] 
ಪ್ರಸ್ತಾವಿಸು (ಕ್ರಿ). - ಪ್ರಸ್ತಾಪಿಸಂ : ಲೌಕಿಕದೃಬ್ಬಗೆ ಕೂಡ ಈ 


೬೧೦೬ 


20 


16 


ಪ್ರಸ್ತುತ (ಗು). 


ಪ್ರಸ್ತುತಕಾಲ (ನಾ). 


ಪ್ರಸ್ತುತಮತಿ (ನಾ). 


ಪ್ರಸ್ತುತಾಂಕುರ (ನಾ). 


ಪ್ರಸ್ತುತ್ಯ (ಗಂ). ೧. ಹೊಗಳಿದ ; ಕೀರ್ತಿಸಿದ : 


ಪ ಶ್ರಸ್ತುತ್ಯ 


ಭಾಷೆಯಲ್ಲಿ ಗೋಚರವಾಗುವ ಇನ್ನೊಂದು ಅಮರತ್ವವನ್ನು ಇಲ್ಲಿ ಸ್ವಲ್ಪ 
ಮಟ್ಟಿಗೆ ಪ್ರಸ್ತಾವಿಸಬೇಕೆನ್ನಿಸುತ್ತದೆ (ಸಮಾರೋ, ೧೨೯). 
[ಪ್ರಸ್ತಾವ -- ಇಸ್ಕು] 

೧. ಹೊಗಳಿದ ; ಪ್ರಶಂಸಿಸಿದ. ೨. ಸಿದ್ದವಾದ ; 
ತಯಾರಾದ ಸನ್ಮಾರ್ಗನಾಟಕಾರಂಭಪ್ರಸ್ತುತಪವಿತ್ರ ಸೂತ್ರ ಧಾರನೆ 
ಮುಂದೆ ನಿಂದು ಪುಷ್ಪಾಂಜಳಿಯಂ ಕೆದಟ (ಕಾಂತಿಫ್ರ-. ೦೦-೬೦ ರ). 
೩. ಸೇರಿದ ; ಸಮಾಪಿಸಿದ. ೪. ತತ್ಕಾಲದ ; ಸದ್ಯದ ; ಈಗಿನ : 
ಪ್ರಸ್ತುತ ಪ್ರಸಂಗದಲ್ಲಿ ಅವನ ವಾಗ್‌ವೈಖರಿಯನ್ನು ಕತ್ತರಿಸಿ ಒಗೆಯಲು 
ನನ್ನ ಬತ್ತಳಿಕೆಯಲ್ಲಿ ಅಸ್ತ್ರಎಲ್ಲ ( ರೇಕನೈೆ- ೩9) : ಪ್ರಶ್ನೆಗಳಿಗೆ... 
ಉತ್ತರವೀಯುತ್ತವೆಯೇ ಎಂಬುದನ್ನು ತಿಳಿಯುವ ಕುತೂಹಲವೇ ಪ್ರಸ್ತುತ 
ಅಧ್ಯಯನದ ಉದ್ದೇಶ (ಕಾಸಗಿ. ೪ ಮುನ್ನುಂ). ೫. ಸಂದರ್ಭೋಚಿತ 
ವಾದ : ಭೃಂಗಿನಾಟ್ಯಸ್ವನಂ ಪ್ರಸ್ತುತನಾನಾವಾದ್ಮ್ಕಘೋಷಂಬೆರಸಿ 
ಬಳೆದುದೆತ್ತೆತ್ತಲುಂ ಪರ್ಬಿತಾಗಳ್‌ (048ಕೇ: ೦೪-೦೬೪). (ನಾ)- 
೬. ಸಂದರ್ಭ; ಪರಿಸ್ಥಿತಿ: ಅವಳುಕ್ತಿವಕ್ರಿಮಕ್ಕೆ ಸೂಕ್ತಿ 
ರತ್ನಾಕರಂ ಮನದೊಳ್‌ ಮೆಚ್ಚಿ ಮತ್ತೊರ್ವನಾ ಪ್ರಸ್ತುತಕ್ಕಿಂತೆಂದಂ 
(ಕಂದ್ರಫು- 6-೭೯ ವು. ಪಿ. ಸಂದರ್ಭಕ್ಕೆ ತಕ್ಕುದಂ ; ಸಂದರ್ಭೋಚಿತ 
ವಾದಂದಂ : ಪ್ರಸ್ತುತಮಲ್ಲದುದನೆ ಮಿಗೆ ವಿಸ್ತಾರಿಸಿ ನೆಗಟಕ ಪೇಟಾ 
ಡಕ್ಕುಂ ಮತ್ತಪ್ರಸ್ತುತಮೆಂಬುದಳ೦ೃಕತಿ ("ಕಂರಾ, ೩-೦೩6 ). ಲ. 
ಅಗತ್ಯ ; ಆವಶ್ಯಕತೆ : ಪ್ರಸ್ತಾತವೆಂಬಾಗ ಹೇರಳದ ಹರುಗೋಲ 
ವದಗಿಸಿ ಕೊಟು (ಎಳ. ೪1, ಶಿನಮೊ- ೩-೦೦; 2671) ; ಆವ ಕಡೆಯಿಂದ 
ಬಿಜೆಮಾಡಿದಿರಿ ನಿಮ್ಮಿಂದಲಾದ ಪ್ರಸ್ತಾತಮಿಹುದು (ತತೋ. ೩-೭) ; ವಿಧಿ 


ನಿಷೇಧಗಳನ್ನು ಪ್ರಭುಸಮ್ಮಿತವಾಗಿ ನಿರೂಪಿಸುವ ವೇದಗಳಲ್ಲಿ 
ಶ್ರದ್ಧೆಯಿಟ್ಟು ' ಪ್ರವರ್ತಿಸುವುದೇ ಪ್ರಸ್ತುತವಾಗಿತ್ತು (ಕಾಕರ, ೦೨೦). 
೯. [ಸಂಗೀತ] ಶ್ರುತಿಗಮಕಗಳಲ್ಲಿ ಒಂದು ಬಗೆ: ಸ್ಫುರಿತ 


ಎ * «ಪ್ರಸ್ತುತ. . . ಕೋಮಲವೆಂಬ ಯಿಪ್ಪತ್ತೆರಡೇ ಶ್ರುತಿಗಮಕಂಗಳು 
(ವವೇಕ- ೨೩೨). [ಸಂ.] 
ಯೋಗ್ಯವಾದ ಕಾಲ; ತಕ್ಕ ಸಮಯ; 
ಜನನಪ್ರಸ್ತುತಕಾಲದೊಳ್‌ ಸ್ವಭವನದ್ರೇಕ್ಕಾಣ ವರ್ಗೋತ್ತಮಾಂಶ 
ನವಾಂಶೋಪಗತ ಸಕೃದ್ದ್ವಿಗುಣಮಂ , . , ಈಗುಂ (ಶಾಶಶಿ- 6-೩). 
[ ಸಂ. ] 
ಸಂದರ್ಭದ ಅರಿವಿರಂವವನು : ಪ್ರಸ್ತುತ 
ಮತಿಯಾದ ಜನಮೇಜಯನಿಗೆ ತಟಕ್ಕನೆ ರಾಮಾಯಣದ ಆ ಕಥೆಯನು 
ಕೇಳುವ ಹಂಬಲ ಮೂಡುತ್ತದೆ (ಶಂಕ. 0೨೯). [Xo] 
(ಕಾವ್ಯವಾ] ಅರ್ಥಾಲಂಕಾರಗಳಲ್ಲಿ ಒಂದಂ ; 
p ಒಂದಂ ಪ್ರಸ್ರೂತ ವಿಷಯಂದ ವರ್ಣನೆಯಲ್ಲಿ ಮತ್ತೊಂದು 
ಪ್ರಸ್ತುತವಾದ ವಿಚಾರವು ಹೊರಹೊಮ್ಮುವುದು: ವರಪ್ರಸ್ತುತ 
ದೊಳು ಪ್ರಸ್ತುತವು ತೋರಲು ಉರೆ ಪ್ರಸ್ತುತಾಂಕುರವು (ಕುವಂ- ೬೦). 
[ಸಂ.] 
ಕಥೆಯುಂ ತದಾದಿ 
ಪುರುಷಪ್ರಸ್ತುತ್ಮಜನ್ಮಾಳಿಬಂಧುರಮೆಂದಂದೆ ಮದೀಯ ವಾಗ್ವಭವವಿನ್ಮಾಸಂ 
ಬಲಂಬೆತ್ತುದು (ಅಂತ್ರ. ೦-೨೩). (ನಾ). ೨. ಹೊಗಳಿಕೆಗೆ ಪಾತ್ರ 
ನಾದವನಂ; ಕೀರ್ತಿಶಾಲಿ: ಶ್ರೀವೀರನಾರಾಯಣಂ ವಿಸ್ತಾರೋಜ್ವಳ 
ಕೀರ್ತ್ತಿಸಾರ್ಯ್ಯನಿಳಯಂ . .. ದಾಯಾದಕೋಳಾಹಳಂ ಪ್ರಸ್ತುತ್ಯಂ 
ನಯನಾಭಿನನ್ಮನೆಸೆದಂ ಶ್ರೀವೀರಭೂಪಾಳಕಂ (ಎಕೆ. ೪117, ನಗರ. ೪6-೬: 
1060); ಆಸ್ತೇಯಮಹಾವ್ರತಮಂ ಸಲಿಸಿಂ ಪ್ರಸ್ತುತ್ಕರೆನಿಪ್ಪವರಂ ನಿಲಿಸಿಂ 
(ಶೇವಸಂ- ೧೬೪-೩೨ ರಗಳೆ). [ಸಂ.] 


ಪ್ರಸ್ಥ 


ಪ್ರಸ್ಥ (ಗು). ೧. ಮುನ್ನಡೆಯುವ; ಗಮಿಸಂವ, ೨. ಇರುವ; 
ನೆಲಸಂವ: “ವನಪ್ರಸ್ಥ' ಹೋ . (ನಾ). ೩. ಹೋಗಿ ಬರುವಿಕೆ; 
ಓಡಾಟ: ಅವರ ದೃಷ್ಟಿಯಲ್ಲಿ ಕುಡಚಿಯ ಸ್ಕಾ ನಣನ್ನಿಷ್ಟುಉನ್ನತವಾಯಿತು. 
ಅವರ ಮನೆಯಲ್ಲಿ ಅವನ ಪ್ರಸ್ಸವು ವಿಶೇಷವಾಗಿ ಬೆಳೆಯಿತು (ಸಮೀ. ೪೩೨); 
ಮಹಾರಾಜರ ದರ್ಬಾರದಲ್ಲಿ ಅವನ ಚನ್ನಾಗಿ ಬೆಳೆಯಿತು 
(ಗ್ರಾ ಮಾಯ - ೪೬೦). ೪. ಬೆಟ್ಟದ ಮೇಲಿನ ಸಮತಲಭ ವಿ; ಸಾನು; 
ತಪ್ಪಲು : “ನಿತಂಬಃ, ಕಟಕಃ, ಸಾನುಃ, ಪ್ರಸ್ಥಂ, ತಟಂ, ಭೈಗಂಃ- 
ಈ ಓ ತಟ್ಟಲ” (ಹರಿಯು. ೨೭-೧೨); ರಜತಾದ್ರಿ ಪ್ರಸ್ಥವೇದಿಕಾವಕಾಶಂ 
ಬಿಡಿದು ... . ಪಡುವಣ ಮ್ಲೇಚ್ಛಖಂಡಮಂ ಮೂವಳಸು ಬಳಸಿ ಸಾಧಿಸಿ 
ಕಾಂತಿಶ್ರ. ೦೦-೪೨ ವ). ೫. ಬೆಟ್ಟದ ತುದಿ, -ಅಗ್ರಭಾಗ. ೬. ಹಿರಿಮೆ; 
ಔನ್ನತ್ಯ: ಬ್ರಾಹ್ಮಣ, ಬೌದ್ಧ ಹಾಗೂ ಜೈನಸಂಪ್ರದಾಯಗಳಲ್ಲಿ ಆಗ 
ತಮ್ಮ ತಮ್ಮ ಪ್ರಸ್ಥ ಬೆಳಸಿಕೊಳ್ಳುವ ಒಳಸಂಚುಗಳು ನಡೆದಿದ್ದುದು ಈ 
ಐತಿಹ್ಮಗಳಿಂದ ಸ್ಪಷ್ಟವಾಗುತ್ತಿದೆ (ಕರ್ಣಾಟ. ೦೪೭). ೭. ವಂೂವತ್ತೆರಡು 
ಪಲಗಳ ಒಂದು ಅಳತೆ : ಮೃದ್ವಗ್ನಿಯಿಂದ ಪಾಕ ಮಾಡಿ ಶೋಧಿಸಿ 
ಆ ಘೃತದಲ್ಲಿ ದ್ರಾಕ್ಷಿ ಒಂದು ಪ್ರಸ್ಥ ಹಾಕಬೇಕು (ಸತವೈ- ಶಂ. ೪೩೦), 
೮. ಒಂದು ಕೊಳಗ ಅಥವಾ ಬಳ್ಳ; ಎಂಟು ಸೇರಂ: *"ಬಳ್ಳದಲ್ಲಿ 
ಯುಂ ಪ್ರಸ್ಥಮೆಂಬುದು” (ಹರಾಯು. ೦೩೩-೧3); ಯಿದ್ದ ಪ್ರಸ್ಥಕ್ಕೆ ವಸು 
(ಚತು)ಸಾಸಿರ ? ತಿದ್ದಿದ ಕೊಳಗಕ್ಕೆ ಲಕ್ಷಗೂಡಿತ್ತೆರಡುಂ ಸಾಸಿರ ಬುದ್ಧಿಯ 
ಖಂಡುಗವೊಂದಕೆ ನಿರ್ಭರ ಮೂವತ್ತ ಎಂಟುಲಕ್ಷಸಾಸಿರ ಕಾಳಂ 
(ಪೃನಹಾ- ಅನುಣಂರ. ೦-೨); ಒಂದು ಸೊಲ್ಲಗೆಯೇ ನಿರುಂಜವದು ನಾಲ್ಕಾ 
ಗಲೊಂದು ಕಡುಬವದು ನಾಲ್ಕಾಗಲೊಂದು ಪ್ರಸ್ಥವಾ ಪ್ರಸ್ಥವೆರಡಾಗ 
ಲೊಂದು ವಾಹ (ವಿವೇಕ. ೪)- [ಸಂ.) 

ಪ್ರಸ್ಥಪುಷ್ಪ (ನಾ). ಸಂವಾಸನೆಯ ಎಲೆಗಳುಳ್ಳ ಒಂದು ಬಗೆಯ 
ಪತ್ರೆ; ಮರುಗ : “ಸಮಾರಣಃ, ಮರುವಕಃ, ಪ್ರಸ್ಥಪುಷ್ಪಃ, ಫಣಿರ್ಜಕಃ, 
ಜಂಬೀರಃ - ೫ ಮಗುವ, ಮರುಗದ ಹೆಸರು” (ಸಿರ್ಕಾಂತಿ- ೦೩೦). [ಸಂ.] 

ಪ್ರಸ್ಥಭೂಮಿ (ನಾ). ಎತ್ತರವಾದ ಸಮತಲಭೂವಿಂ : ವಿಶಾಲವಾಗಿ 
ಮೇಲ್ಮಟ್ಟ ಸಮವಾಗಿರುವ ಎತ್ತರ ಪ್ರದೇಶಕ್ಕೆ ಪ್ರಸ್ಥಭೂಮಿ ಎಂದು 
ಹೆಸರು (ಕೂರಿತು. ೦೩೩); ಸಾಮಾನ್ಯವಾಗಿ ನದಿಯ ಬಯಲುಗಳು. ತೀರ 
ಪ್ರ ದೇಶಗಳು, ಪ್ರಸ್ಥ ಭೂಮಿಗಳೆಂದು ವಿಭಾಗ ಮಾಡಿದ್ದಾಗ್ಲೂ ಈ 
ದೇಶವು . . . ಭಿನ್ನಭಿನ್ನವಾಗಿಲ್ಲ (ಕಾಇಶ್ರ. ಖಿ; ಚೋಟಾನಾಗಪುರದ 
ಬಳಿಯ ಪ್ರಸ್ಥಭೂಮಿಯ ಹರವು (ರ್ರಾಎಂ- 9೩6) - [ಸಂ.] 

ಪ್ರಸ್ಥಾನ (ನಾ). ೧. ಪ್ರಯಾಣ; ಯಾತ್ರೆ; ಸಂಚಾರ: “ಯಾತ್ರಾ, 
ಪ್ರಯಾಣಂ, ಪ್ರಸ್ಥಾನಂ.__ಈ ೩ ಪಯಣಂ“ (ಹಯಂ. ೬೪-೨೯೮); 
ಹರಿಗಂಗುತ್ಸಹದಿಂ ಪಟ್ಟಬಂಧನಮಂ ಮಾಡುವಮಿಂದೆ ಹಸ್ತಿನಪುರ 


ತ್‌ 
ಪ್ರಸ್ಥ 


ಪ್ರಸ್ಥಾನಮಂ ಮಾಡುವಂ (ಕಂಕಳು. ೦೪-೦ : ಭೀಮಂಗೆ ನೀಂ 
ಪಟ್ಟಬಂಧನಮಂ ಮಾಟ್ಬು ದದರ್ಕೆ ಹಸ್ತಿನಪುರಪ್ಪ ಶ್ರೈಸ್ಮಾನಮಂ 
ಮಾಡುವಂ (ಗರಾಯು. ೦೦-೨೦) ; ಇನ್ನು ತಮ್ಮ ಮುಂದಿನ 


ಪ್ರಸ್ಥಾನದ ದಿನವನ್ನು ಅವರು ನರ್ಣಯಿಸಬೇಕಾಗಿತ್ತೂ (ವಂಕವ್ಮ. ೪೪೬): 
೨. ಶತ್ರುಗಳನ್ನು ನಿಗ್ರಹಿಸಲು ಮಾಡುವ ಪ್ರಯಾಣ ; ದಂಡ 
ಯಾತ್ರೆ : ಪಳಿಕಿನ ಶಿಲಾಪಟ್ಟಂ ಪ್ರಸ್ಥಾನದೊಳ್‌ ವಿಜಯದ್ವಿಪಾವಳಿಯ 
ದರಿಗೊಂಡುದ್ದೇಶಂ ಚಕ್ರವರ್ತಿಯ ನಾಮದಗ್ಗಳದ ಸಿರಿಯಂ ಪೋಲ್ವನ್ನಂ 
(ಕಾಂತಿಫು. ೧೦-೦6) ; ತನ್ನ ವಜೀರನಿಗೆ ಆ ಮಂತ್ರಿಯು ತಕ್ಕ ಸತ್ಕಾರ 
ಮಾಡೆಂದು ಶಾಸನವಿರಿಸಿ ತಾನು ಪ್ರಸ್ಥಾನದ ಸಿದ್ಧತೆ ಮಾಡತೊಡಗಿದನು 
(ಕಗ. 08). ೩- [ನಾಟ್ಯ] ಹದಿನೆಂಟು ಬಗೆಯ ಉಪರೂಪಕಗಳಲ್ಲಿ 
ಒಂದು; ಕೆಳವರ್ಗದ ನಾಟಕಗಳಲ್ಲಿ ಒಂದಂ : ಉಪರೂಪಕಗಳು.. ೧. 


ನಾಟಿಕಾ .. , ೬, ಪ್ರಸ್ಥಾನ (ಸಂನಾಟಿ. ೩೨): [Xo.] 


೬೧೦೭ 


20 


«5 


ಪ್ರಸ್ಪರ್ಧಿ 


ಪ್ರಸ್ಥಾನಂಗೆಯ್‌ (ಕ್ರಿ). ಪ್ರಯಾಣ ಮಾಡು; ಯಾತ್ರೆ ಹೋಗು : 
ಆ ಸ್ಮಳದೊಳಿನ್ನೆಗಂ ದೇವಸ್ಥಪತಿ ನಿಜಾಜ್ಞೆಯಿಂದೆ ನಿರ್ಮಿಸುಗುಂ ರತ್ನ 
ಸ್ಮೆಗಿತಮೆನಲ್‌ ಪುರಮಂ ಪ್ರಸ್ಟಾ ನಂಗೆಯ್ಲೆ ತಡೆಯದಲ್ಲಿಗೆ ಕಟಕಂ 
(ಕಗೆಂ. €-೨33)- [ಪ್ರಸ್ಥಾನ 4 ಕೆಯ್‌,] 

ಪ್ರಸ್ಥಾನತೂರ್ಯ (ನಾ). ಪ್ರಯಾಣ ಹೊರಡುವಾಗ ಮಾಡಂವ 
ವಾದ್ಮಘೋಷ: ಅನಂತರಂ ವಸಂತವನಕೇಳೀಪ್ರಸ್ಥಾನತೂರ್ಯಂಗಳಂ 
ಪೊಯ್ಸಿದಾಗಳ್‌ (ಶಂಡ್ರ ಫು. 13 ವ) - [ಸಂ.7 

ಪ್ರಸ್ಥಾನತ್ರಯ (ನಾ). ಬ್ರಹ್ಮಸೂತ್ರ, ಉಪನಿಷತ್ತುಗಳು ಮುತ್ತಾ 
ಭಗವದ್ಗೀತೆಗಳೆಂಬ ಮೂರು ಪ್ರಮಾಣಗ್ರಂಥಗಳಂ : ಬ್ರಹ್ಮಸೂತ್ರ 
ಗಳು, ಉಪನಿಷತ್ತುಗಳು, ಭಗವದ್ಗೀತೆ ಎಂಬವು ಇಂದಿಗೂ ಪ್ರಸ್ಥಾನ 
ತ್ರಯಗಳೆಂದು ಪ್ರಸಿದ್ಧ (ಕಾಇಶ್ರ. ೨೬೦) ; ಉಪನಿಷತ್ತು, ಬ್ರಹ್ಮಸೂತ್ರ, 
ಭಗವದ್ಗೀತೆ - ಈ ಮೂರೂ ಪ್ರಸ್ಮಾನತ್ರಯವೆಂದು ಹೆಸರು ಪಡೆದು 
ವೈದಿಕಧರ್ಮಕ್ಕೆ ಅಶಿಪ್ರ ಮಾಣಗ್ರಂಥಗಳೆಂದು ನಿರ್ಧರಿತವಾಗಿದೆ (ಕಾಕರ: 
೧೦೪) - [ಸಂ] 

ಪ್ರಸ್ಥಾನತ್ರಯಿ (ನಾ). - ಪ್ರಸ್ಮಾನತ್ರಯ : ಕರ್ಮಮಾರ್ಗವೇ ಶ್ರೇಷ್ಠ 
ವೆಂದು ಪ್ರಸ್ಮಾನತ್ರಯುಗಳಲ್ಲಿ ಒಂದಾದ ಗೀತೆಯೂ ಹೇಳಿದೆ (೩೦೮೫. ೦೦೦) ; 
ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ. ಪ್ರಸ್ಥಾನತ್ರಯಿಗೆ ಟೀಕೆ 
ಬರೆಯದೆ ಆಚಾರ್ಯರಿಗೆ ಪ್ರಧಾನ ದೊರೆಯುತ್ತಿರಲಿಲ್ಲ (ಕರ್ನಾಳ- ೩೦).- 

[ಸಂ. ಪ್ರಸ್ಥಾನತ್ರಯ) 

ಪ್ರಸ್ಥಾನಪಾಂಶು (ನಾ). (ರಥದ) ಚಲನೆಯಿಂದ ಉಂಟಾದ ಧೂಳು : 
ದಿನನಾಥರಥಪ್ರ ಸ್ಥಾನಪಾಂಶುವೆನಿಸಿ ದಿಶಾಸ್ತ್ರಗಿತಂ ರಂಜಿಸಿತ್ತು ಸಂಧ್ಯಾ 
ರಂಗರಿ (ಮಲ್ಲಿಪು- ೬-೧೦8). [ಸಂ.] 

ಪ್ರಸ್ಥಾನಭೇರಿ (ನಾ). ೧: ದಿಗ್ವಿಜಯಕ್ಕಾಗಿ ಕೈಗೊಂಡ ದಂಡಯಾತ್ರೆ, 
ಗಳಲ್ಲಿ ಮಾಡುವ ವಾದ್ಮಘೋಷ : ವಿಜಯೋದ್ಯೋಗಮನೆತ್ತಿಕೊಣ್ಣು 
ಪ್ರಸ್ಮಾನಭೇರಿಯಂ ಪೊಯ್ಸಿದುದು (10a. XX. ೪೯-೦೩ i100 1) : 
ಅಷ್ಟದಿಗ್ಳಿತ್ತಿಯಂ ಧೀಂಕಿಟ್ಟತ್ತು ರಘುಪ್ರವೀರವಿಜಯಪ್ರ ಸ್ಥಾ ನಭೇರೀರವಂ 

ಮಗಧರಾಜಂ ಪ್ರಸ್ಥಾನಭೇರಿಯಂ ಪೊಯ್ಸೆಂದು 
ಸೇನಾಗ್ರಣಿಗೆ ಬೆಸಸಿದಾಗಳ್‌ (ಹಗರಿ. ೭-೩6 5). [ಸಂ. ಪ್ರಸ್ಥಾ ನಭೇರೀ) 

ಪ್ರಸ್ಮಾನಮಂಗಳ (ನಾ). ಪ್ರಯಾಣಕ್ಕೆ ಹೊರಡುವ ಮೊದಲು 
ಮಾಡುವ ವಂಂಗಳಕಾರ್ಯ : ಎಲೆ ಸಖಿ, ಏಳು ಏಳು | ಶಕುಂತಳೆಯ 
ಪ್ರಸ್ಥಾನಮಂಗಳವನ್ನು ನೆರವೇರಿಸೋಣ (ಕಂತ. ೪೮-೨೩)- 

[ಸಂ. ಪ್ರಸ್ಮಾನಮಂಗಲ] 

ಪ್ರಸ್ಥಾನಶಿಬಿರ (ನಾ). ಪ್ರಯಾಣಕಾಲದಲ್ಲಿ ತಂಗಲು ಏರ್ಪಡಿಸಂವ 
ಬಿಡಾರ, - ವಶ್ರಾಂತಿಸ್ಕಳೆ ಗೃಹಮಹತ್ತರಂ ಮುನ್ನಮೆ 
ಸಮೆದುದಂ ಪ್ರಸ್ಥಾನಶಿಬಿರಮಂ ಪೊಕ್ಕು (ತಂದ್ರಘು. ೦೦-೧೭ 5) ; ಆ 
ಪ್ರಸ್ಥಾನಶಿಬಿರದಿಂದಂ. ತಳರ್ದಾಗಳ (ಕಾರು. ೧೦-೩೩ ವ). [ಸಂ.] 

ಪ್ರಸ್ಥಾಪಿಸು (ಕ್ರಿ). ಪ್ರಚಾರಕ್ಕೆ ತರು; ಪ್ರಚಲಿತಗೊಳಿಸಂ : 
ಸ್ವಾಮಿಾ ವಿವೇಕಾನಂದರು ಭಾರತೀಯ ಆಧ್ಯಾತ್ಮದ ಮೌಲ್ಯಗಳನ್ನು 
ಸಪ್ತಸಾಗರಗಳಾಚೆಯಲ್ಲಿ ಪ್ರಸ್ಥಾಪಿಸಿದರು (ಶ್ರಂಂರ, ೭೦) : ಒಬ್ಬರಿಗೊಬ್ಬರು 
ತಮ್ಮ ಮತವೇ ಶ್ರೇಷ್ಠವೆಂದು ಪ್ರಸ್ತಾಪಿಸಲು ಹೆಣಗುತ್ತಿದ್ದರು (ಸಾಹಿಸ. 
0೩೩) -. [ಸಂ. ಪ್ರಸ್ಮಾಪನ + -ಇಸ್ಕು) 

ಪ್ರಸ್ಥಿತಿ (ನಾ). ಮುನ್ನಡೆಯುವುದು ; ಸಂಚಾರ : ಗಮನ. (ಸಂ-] 

ಪ್ರಸ್ಪರ್ಧಿ (ಗು). ೧. ಪೈಪೋಟಿ ಮಾಡುವ ; ಸ್ಪರ್ಧಿಸುವ : ನೀಹಾರ 
ಪ್ರಸ್ಪರ್ಧಿ ಚಂಚಚ್ಚಮರಜಕಲಹಂಸಾಸ್ತದಂ (6ರಿಫು" ೦೦-೦೯) ; ಮದನ 
ಪ್ರಸ್ಪರ್ಧಿಸೌಂದರ್ಯದೆ ನೃಪಸುತೆಯಂ ಸತ್ಯಳಾಜಾಳಚಾತುರ್ಯದೆ . ., 
ಐಬಿಗಿಸಿ (ರಂದ್ರ ಫು. 1-0೩೯)- (ನಾ). ಪ. ಎದುರಾಳಿಯಾದುದು ; ಪ್ರತಿ 


(ಶಂಠಾಮಾ. ೦೨-೦೭) ; 


ಪ್ರಸ್ಥಾರ 


ಸ್ಪರ್ಧಿಯಾದುದಂ: ಪ್ರಕ್ಷಬ್ಧಕಲ್ಲೋಲಕಲ್ಪಿತಕೋಲಾಹಲಕಲ್ಪಕಾಲರಭಸ 
ಪ್ರಸ್ಪರ್ಧಿಯಂ ವಾರ್ಧಿಯುು (ಕಾಠೃಸಾ. ೬3), [ಸಂ. ಪ್ರಸ್ಪರ್ಧಿನ್‌] 

ಪ್ರಸ್ಫಾರ (ಗಂ). ೧. ಹೊಳೆಯುವ : ಲೋಕೈಕಭೀಕರಮಾಟಂದುದು ನೀಲ 
ಮೇಘನಿಕಟಪ್ರ ಸ್ಫಾರದಂ ಭೋಳಿವೊಲ*(ಶಂರಾನತಿ- 09-0೭9) - ೨-ಉಬ್ಬಿದ; 
ಊದಿದ ; ಹಿಗ್ಗಿದ. ೩. ಅಹಂಕಾರವುಳ್ಳ - [ಸಂ.7 

ಪ್ರಸ್ಫುಟ (ಗು). ೧. ಅರಳಿದ ; ವಿಕಾಸವಾದ. ವಿ. ಪ್ರಕಟವಾದ. 
೩. ಸ್ಪಷ್ಟವಾದ ; ವ್ಯಕ್ತವಾದ. ೪. ಹೊಳೆಯಂವ; ಪ್ರಕಾ 
ಬೆಳಗುವ : ವಿನುತಶ್ನಿ ಕ್ವೀತಾತಪತ್ರಾವಂಯರುಣಮಣಿಪ್ಪ ಕ್ರಸ್ಫ್ರುಟೋತ್ತುಂಗ 
ಸಿಂಹಾಸನಮಂ . . . ತಂದರ್‌ (ಕಂಶತಂ. ೨೨೩-೦೭) ; ಚೀನಚೀಲಾವೃತ 
ಮಧ್ಯಂ ಮಾಕ್ತಿಕಪ್ರಸ್ಟುಟಮಕುಟನುದಂಚಿತ್ಸುವರ್ಣೋರುವೇತ್ರಾಂಚಿತ 
ಹಸ್ತಂ ನಿಂದು ಕಣ್ಣೊಪ್ಪಿದಂ (ರಾಣಕೀ- 0೪-೦೫೨). [ಸಂ.] 

ಪ್ರಸ್ಫುಟಿಉ (ಕ್ರಿ). ವ್ಯ ಕ್ರವಾಗು ; ಪ್ರಕಟವಾಗು : ಈಶ್ವರಪ್ರಕೃತಿ 
ರೂಪಂ ಪ್ರಸ್ತ ಟಿಟೀಯಡೆಯೆ ಸ ಸತ್ಯಶಿವಸುಂದರದ ಸಚ್ಚಿ ದಾನಂದಸ್ವ ರೂಪಂ 
(ಮರೆದೇ. ೩೪-೦೦)- (ಪ್ರಸ್ತುಟ 4+ - ಇಸ್ಕು) 

ಪ್ರಸ್ಸುರಿತ(ಗು). ೧. ನಡುಗುವ ; ಅದಂರುವ; ಚಂಚಲವಾದ: ಪ್ರಸ್ಟುರಿತ 
ದಶನವಸನನುಮಾಗಿ (ತಂಠ್ರಫು. ೫-೦೦೦ 5). ೨. ಹೊಳೆಯುವ ; ಪ್ರಕಾಶಿ 
ಸಂವ : ಹೇಮಪ್ರಭಾಪ್ರಸ್ಟುರಿತ ಗಿರಿಶಚಂಚಜ್ಜಟಾಜಾಲಜೂಟವ್ಯೋಮ 
ಪ್ರೋದಾ ಿಸಿಚಂದ್ರಂ ತ್ರಿಭುವನಜನಕಾನಂದಮಂ ಮಾಡುಗೆ೨ದುಂ 
(ಕಾರಂತ. ೧); ಒಡಗೊಂಡು ಬಂದತ್ಕಂತವಿಭವದಲಿ ಇರಿಸಿ ಕೃಷ್ಮಾ ಜಿನಕುಶಾ 
ಪ್ರಸ್ಟುರಿತಪೀಠದೊಳರ್ಫ್ಯಪಾದ್ಯಾದ್ಕುರುಸಪರ್ಯೆಗಳಿಂದ ಸತ್ಕರಿಸಿದರು 
ಮುನಿವರನ (ತಿಮ್ಮಕ್ರ. &-68)- ೩. ಚೆದರಿಸಿದ ; ತೆಲ್ಲಾ೩ಲ್ಲಿ ಮಾಡಿದ: 
ಯುವತೀಸಂತಾನ ನಾನಾಚಲದಳಕಲಸಲ್ಲಾ ಸ್ಮಲೀಲಾಪ್ರಬದ್ಧಂ ಎಎಧಾ 
. ಗಾರಾಂಗಣಪ್ರಸ್ಮುರಿತಕೃತಕಕಾಸಾರಪಾನೀಯಭಂಗೋದೈವಬಿಂದುವಾತ 
ಶೀತಾವರಣನೊಲವಿನಿಂ ತೀಡಿದಂ (ಗಿಂಕ- ೪-0೦) ; ಕರಿ ಕೇಸರಿಯಂ 
ಕೆಣಕಿದ ಪರಿಯಂ ಪರುಟವಿಸದಿರ್‌ ಮದಾಂಧತೆಯಿಂದಾಂತರಿಬಲಬಲಾಹಕ 
ಪ್ರಸ್ಟುರಿತಮಹಾನಿಲನೊಳ್‌ (ಕಂಕಂ. ೪೨೨೪). [ಸಂ.] 

ಪ್ರಸ್ಸು ರಿಸು (ಕ್ರಿ) - ಶೋಭಿಸು ; ಪ್ರಕಾಶಿಸು : ಅವರ ಮನದಜ್ಞಾ ನಮಂ 
ಬಿಡಿಸಿ ಸಹಜವೆನಿಸುವದೇ ವಿಶೇಷವೆಂದೀರೆ ೈದುಭುಜಗಳಂ ತವೆ” ಪಂಚ 
ಮುಖತ್ರಿ ಲೋಚನಗಳಂ ತೋಟಿ ಪ್ರಸ್ಟುರಿಸುತ್ತಲಿರ್ದನಯ್ಕಂ 
(ರುಣ: ೩-9) - [ಪ್ರಸ್ಫುರಣ್ಯ 4 - ಇಸ್ಕು] 

ಪ್ರಸ್ಫೋಟನ (ನಾ). ೧. ಅರಳುವಿಕೆ ; ವಿಕಸನ. ೨. ಬಿರಿಯುವುದು ; 
ಒಡೆಯುವುದಂ . ೩. ಕೇರುವುದಂ ; ತೂರುವುದು. ೪. ಕೇರುವ 


ಶಿಸಂವ ನ 


ಸಾಧನ ; ಮೊರ : “ಪ್ರಸ್ಫೋಟನಂ, ಶೂರ್ಪ - ೨ ಮೊರ” (ಸಿದ್ಧಾಂತಿ. 
೨೪೦). [ಸಂ). 
ಪ್ರಸ್ಮಂದ (ನಾ). ೧. ಸ್ರವಿಸುವುದು; ಸೋರುವುದು; 


ಸ್ರಾವ. ೨. ಸ್ರವಿಸಂವ ದ್ರವ ಕರಕಂಜಾತಕ್ಕೆ ಪುಟ್ಟಿದ-ರ೯ಜಮೆನಿಸೆ 

ಲೀಲಾಂಬುಜಂ ತುಂಬಿ ಬಿಂಬನಧರರಾಗಂ ಸೂಸಿತೆಂಬಂದದೊಳೆ ಪೊಳೆಯೆ 

ಕೆಂಬಲ್ಲಳೊಳ್ಳೆಂಪು ಪಾದಾಂಬುರುಹಪ್ರ ಸ್ಕಂದಮೊಕ್ಕಂತಿರೆ (ರಾಣೀ. 6.8೨). 
[ಸಂ.] 


೬೧೦೮ 


ಪ್ರಹರ 


ವಾದ ಪ್ರದೇಶದಿಂದ ಜಿನುಗಿ ರಿದು ಬರುವ ನೀರು ಪ್ರಸ್ರವಹಣವು (6ರ್ಹುರ- 
೬೬). ೨. ಜಲಪಾತ : ವಿವಿಧಗುಲ್ಮನಿಕುಂಜದಲಿ . , . ಪವನನಿಸ್ವನ 
ಪರ್ಣರವಪ್ರ ಸ್ರವಣಧಾರಾಧ್ವಾನಖಗಮೃಗನಿವಹನಿನದದಲಅಸಿ ನೋಡಿದ 
ರಿವರು ಜಾನಕಿಯ (ತೊರರಾ- ೩-೦೦-೩೨) ; ಪ್ರಸ್ರ ವಣಸ್ನಾನವು ಪ್ರಸ್ತವಣ 
ಗಳಿರುವ ಗಿರಿದುರ್ಗಪ್ರದೇಶದ ನಿವಾಸಿಗಳಿಗಲ್ಲದೆ ಮೈದಾನದಲ್ಲಿರುವವರಿಗಲ್ಲ 


(6ರ್ಯರ. ೩೦). ಹಿ. ನೆಲದೊಳಗಿಂದ ಉಕ್ಕಿ ಬರುವ ನೀರು; 
ಬುಗ್ಗೆ ; ತಲಪರಿಗೆ ; ಊಟಿ, ೪. ಬೆವರು; ಸ್ವೇದ. ೫. ಮೂತ್ರ 
ವಿಸರ್ಜನೆ. [ಸಂ.7 

ಪ್ರಸ್ರಾವ (ನಾ). ೧. ಹರಿಯುವಿಕೆ ; ಸ್ರವಿಸುವಿಕೆ. ೨. ಮೂತ್ರ: 


“ಮೂತ್ರಂ, ಪ್ರಸ್ರಾವಃ_ ೨ ಮೂತ್ರದ ಹೆಸರುಗಳು” 
[ಸಂ.] 

ಪ್ರಸ್ವಾಪನ (ನಾ). ೧. ನಿದ್ರಿಸಂವಂತೆ ಮಾಡುವುದು; ನಿದ್ರೆಯನ್ನೂಂಟು 
ಮಾಡುವುದು. ಪಿ. ಜೃಂಭಕ. ಪ್ರಸ್ವಾಪನ, ಅಪ್ರತಿಹತ, 
ನಿಶ್ಶೇಷೀಕರಣ, ಜೀವಗ್ರಾಹಗಳೆಂಬ ಐದು ಬಗೆಯ ಮಂತ್ರ 
ಗಳಲ್ಲಿ ಒಂದು ; ಎದುರಾಳಿಗೆ ನಿದ್ರೆಯನ್ನುಂಟುವಕಾಡುವ ಒಂದು 
ಮಂತ್ರ: ಜೃಂಭಕ ಪ್ರಸ್ವಾಪನ ಅಪ್ರಶಿಹತ . . . ಎಂಬ ಪಂಚಶಕ್ತಿಯ 
ಮಂತ್ರಗಳ೦ (ಏರೇಳ. 40). [ಸಂ.] 


(ಸಿರ್ಕಾಂಕಿ- 066). 


ಪ್ರಸ್ವಿನ್ನ (ಗು). ಚೆನ್ನಾಗಿ ಬೆವತಿರುವ : ದೀನಂ ವಿವರ್ಣವದನಂ 
ಕೃಶಂ ದಿಂಡುರುಳೆ, ಪ್ರಸ್ವಿನ್ನಚೀರವಲ್ಕಲಜಟಾಜಟಿಲನಂ ಕಷ್ಟದಿಂ 


ಗುರುತಿಸಿ (ಕ್ರೀರಾಮಾ- ೦೬೪ ೩೨೭). [ಸೆಂ.] 

ಪ್ರಸ್ವೇದ (ನಾ). ೧. ಅತಿಯಾದ ಬೆವರು : ಆಮರಣಮಸ್ನಾನವುತಮಂ 
ತಾಳ್ಹಿದನುಂ ರವಿಕಿರಣಪ್ರ ತಾಪಜನಿತಪ್ರ ಸ್ವೇದಾಕುಲಪವನಾನೀತಪಾಂಶು 
ನಿಚಯನುಂ . . . ಅಪ್ಪ ಜಿನಮುನಿಗೆ ಮಲಪರೀಷಹಜಯಂ ಅಟ್‌ಯೆ 
ಪಡುಗುಂ (ತತ್ತ್ಮಪ್ರ. ೩೩೭). ೨. ಆನೆ. [ಸಂ.] 

ಪ್ರಹತ (ಗು). ೧. ಹೊಡೆದ ; ಬಾಜಿಸಿದ : ಮೌಹೂರ್ತಿಕಗಣನಿರೂಪಿತ 
ಪ್ರಶಸ್ತಮಂಹೂರ್ತ ದೊಳತಿಪ್ರ ಮೋದನಿರ್ಭರಪ್ರಣಯಪ್ರಹತಮಂಗಳ ಪಟ 
ಹರವಂಗಳುಂ ಯಾ ಅಂತಃಪುರಜನಾಶೀರ್ವಾದಕೋಳಾಹಳಮುಂ 
ಮೆಸೆಯೆ (60ಫು- ೪-೪೩ ವ). ೨. (ಚಪ್ಪಾಳೆಯಂತೆ) ತಟ್ಟಿದ : ತಾಳ 
ತ ತ್ಸ ರಶಿಶುನರ್ತನ ಪ್ರಹತಕಂಣರುುುಕೃತಹಸ್ತತೂರ್ಯಸುಂದರರವ 


ದಿಂದದಂ ಮಣಟ3ಸಿದಳ್‌ ಗಡ ಮುಗ್ಧೆಯದೇಂ ವಿದಗೆಯೋ (ಶಾಂತಿಫು- 


6-62). ೩. ಹೊಡೆತ ತಿಂದ ಗಾಯಗೊಂಡ. ೪. ಸೋತ; ನ 
ಅಪಜಯ ಹೊಂದಿದ. ೫. ಹಡಿದ; ವಿಸ್ತಾರಗೊಂಡ. ೬. ಅರಿತ; 
ತಿಳಿದಿರುವ. (ನಾ). ೭. ತಿಳಿದವನು; ಪ್ರಾಜ್ಞ; ಜ್ಞಾನಿ: 
“ವ್ಯತ್ಪನ್ನಃ, ಪ್ರಹತಃ, ಕ್ಷುಣ್ಣಃ, ಸೆಂಸ್ಕೃತಃ _ ಈ ೪ ಪಂಡಿತಂ” 

36 (ಪಲಾಯೂ, 36-0೯೭). [ಸಂ.] 
ಪ್ರಹತಿ (ನಾ). ಹೊಡೆತ ; ಏಟಂ ; ಪೆಟ್ಟು : ನೀಂ ಕೆರಳ್ಳಿ ಮೇಣ್ಟ ) 


kd ಹಶಿಯನಾನದೆಯ್ದುವೆಯದೆಂತೆಲೆ ತೀರ್ಚದೆ ನಿನ್ನನಿರ್ಪೆನೇ (ute. ೬-೪೦). 
(ಸಂ. 


ಪ್ರಹತಿಸು (ಕ್ರಿ). ೧. ಹೊಡೆ ; ಏಟು ಕೊಡು; ಪೆಟ್ಟು ಹಾಕು. 


ಪ್ರಸ್ಮಂದಿ (ಗು). ಸಂರಿಯುವ : ಅವಿರಳಪ್ರಸ್ಯಂದಿಬಾಷ್ಟೋದಕನನನಾ, 40 ೨. ನಾಶ ಮಾಡು : ಶರತ್ಕಾಲದವೊಲ್‌ ಪ್ರಹಶಿಸುಗೆ ಸಮಗ್ರಪಂಕಮಂ 
ಕಾನನದೊಳ್ತೊಬಲ್ಲು ರಘುರಾಮಂ ಸೇದೆವಟ್ಟಿರ್ಪುದುಂ(ಶಂರಾನೂ: ೪-೦೨೦). ಸುಜನೌಘಂ (ಶಾರಪು- ೦-೩೦). [ಪ್ರಹತ « - ಇಸ್ಕು) 

[ಸಂ. ಪ್ರಸ್ಯಂದಿನ್‌] ಪ್ರಹರ (ನಾ). ೧. ಹೊಡೆತ; ಏಟು; ಪೆಟ್ಟು: `ಪ್ರಹರಿಸು' 

ಪ್ರಸ್ರವ (ಗು). ೧. ಹರಿಯಂವ ; ಸ್ರವಿಸುವ. (ನಾ). ೨. ಪ್ರವಾಹ. ಪರಾ. ೨. ನಿವಾರಣೆ; ನಾಶ: ದುಸ್ತರಜ್ಞಾನಪುಪಂಚತಮಸ್ತತಿ 

೩. ಬೆಟ್ಟದ ರಃುರಿ ; ಅಬ್ಬಿ. ೪. ಮೂತ್ರ. [ಸಂ.] ಪ್ರಹರಾರ್ಥದತ್ತಪ್ರಸ್ತುತಜ್ಞಾನ (ಏಸಫು, ೬೪೯): ೩. ಒಂದು ದಿವಸದ 

ಪ್ರಸ್ರವಣ (ನಾ). ೧. ಬೆಟ್ಟದ ರಖರಿ; ಒಜ್ಜ ರ; ಅಬ್ಬಿ: “ಒಟತೆವೊಜ್ಜರ 48. ಎಂಟನೆಯ ಭಾಗ; ಜಾವ; ಯಾಮ: “ ಪ್ರಹರಃ, ಯಾಮಃ 

ಪ್ರಸ್ತ್ರವಣಮೆನಿಕಂ” (ಭಂಂಗಂ. ೦೨೪- ೦೫) : "ರ್ವ ತ ಮುಂತಾದ ಎತ್ತರ - ಈ ೨ ಜಾವಂ" (ಹಲಾಯು. ೦೮-೦೦೬) ; ಎರಡನೆಯ ಪ್ರಹರದ 


ಪ್ರಹರಣ 


ರಕ್ಷಕರು ಬರುವುದರೊಳಗಾಗಿ ಇವರು ತಮ್ಮ ಕಾರ್ಯಸಾಧನೆ ಮಾಡಿ 
ಕೊಳ್ಳಬೇಕಾಗಿತ್ತು (ಕಾಂತರಾ.೨೨6); ಜೈಲಿನಲ್ಲಿ ಎ. ಎಂಟೂ ಪ್ರಹರ 
ಮತ್ತು ಅರವತ್ತ ನಾಲ್ಕುಗಳಿಗೆಯಲ್ಲೂ ಹೃದಯದಲ್ಲಿ ಅಂಕಿತವಾದ ನಿನ್ನ 
ಮೂರ್ತಿಯ ದರ್ಶನ ಮಾಡುತ್ತಲೇ ಇದ್ದೆ (ಶ್ರ ಕಾಶ- ೦೬೩). [ಸಂ. 

ಪ್ರಹರಣ (ನಾ). ೧. ಹೊಡೆತ ; ಏಟು ; ಪೆಟ್ಟು : ರಣಾಂಗಣದಂತೆ 
ಚಮೂರಚಿತಪ್ರಹರಣವಿಶೀರ್ಣರೂಪಮುಂ (ಕಂವ್ರಫು. ೩-೩3 ವ). ಪಿ 
ಗದಾಯಂದ್ದದ ಒಂದು ವರಸೆ : ವಿಳಂಬಿತಮಾಲಂಚಿತ ಮಾಸ್ಫೋಟಿತ 
ಮೂಕ್ಷಿಪ್ತ್ರಮುದ್ಧಾ ೪ ಮಿತಂ ದಿಗ್ಭಾಮಿತಮುಚಿತವಿರುದ್ಧಮಚಿಂತ್ಮಮು 

ಮೆಂಬೆಂಟುಂತೆಅದ ಪ್ರಹರಣಂಗಳೊಳಂ ಅತಿಪರಿಚಿತರಾಗಿ(ಗರಾಯು. 6-0ವ). 

ಹಿ. ಯಾವುದಾದರೊಂದು ವಾದ್ಯದ ಬಾಜನೆ, -ವಾದನ : ಪ್ರಹರಣ 

ಮಿಂಪಂ ಪಡೆದರೆ ಸುರವಧು ಮೃದಂಗಮಂ ಬಾಜಿಸಿದಳ್‌ (ಶಂರ್ರಫು- 

೪. ಎಸೆಯುವುದು; ಬಿಸಾಡುವುದು. ೫. 
ಆಕ್ರವಂಣ : ಕ್ಷತ್ರಿಯಜಾತಿಗೆ ಸತ್ಯ ತ್ಯಾಗ ಪ್ರಜಾಪಾಲನ ಶರಣಾಗತ 
ರಕ್ಷಣಪ್ರಹರಣಕ್ಷಮಾದಿ  ಗುಣಾಚರಣಮುಮಂ . . . ನಿಟ್‌ಸಿ (ಆಂಘು- 
6-14 ಐ). ೬. ನಿವಾರಿಸಂಪುದಂ ; ತೆಗೆದಂಹಾಕುವುದು. ೭. 
ಆಯುಧ; ಶಸ್ತ್ರ: * ಹೇತಿಃ, ಶಸ್ತ್ರಂ, ಪ್ರಹರಣಂ, ಆಯುಧಂ, 
ಅಸ್ತ್ರಂ-ಈ ೫ ಕೆಯ್ದು” (ಹರಾಯು. ೭೬-೩೦6). ಲೆ. ಕಾಳೆಗ; ಯುದ್ದ: 
“ಸಂಗ್ರಾಮಃ . . . ಪ್ರಹರಣಂ . . . ವಿಗ್ರಹಃ-ಈ ೩೫ ಕಾಳೆಗಂ " 
(ಹಂಯು.೭೫- ೨೪೪); ಅರಎಂದಬಾಂಧವತನೂಜನ ಮಹಾಪ್ರಹರಣಹತಿ 
ಯೊಳ ಯಮನಂದನನ ನೋವುಮನಾತ್ಮೀಯಬಲದ ನಾಯಕರ ಸಾವು 
ಮನಟ್‌ದು (ಶಂಶಕಾ- ೦೨-೦೨೦ ಐ). [ಸಂ.] 

ಪ್ರಹರಣಕಲಿಕ (ನಾ). [ಛೇದ] ಪಾದವೊಂದಕ್ಕೆ ಹದಿನಾಲ್ಕು ಅಕ್ಷರ 
ಗಳನ್ನುಳ್ಳ, ಪ್ರತಿಸಾಲಿನಲ್ಲಿಯೂ ನನಭನಲಗವೆಂಬ ಗಣಗಳೂ 
ಒಂದು ಲಘು ಮತ್ತು ಒಂದು ಗುರುವೂ ಇರುವ, ಶಕ್ವರೀ 
ಛಂದಸ್ಸಿನ ಒಂದಂ ವೃತ್ತ : ನನಭನಲಗಮೆುಂಬಿವು ಗಣನಿವಹಂ ಜನಿಯಿಸಿ 
ಯತಿ ನಿಲ್ತಿರೆ ಹಯತತಿಯೊಳ್‌ ನಿನಗಿದನಜ್‌ಮತಿರೆ ವಿರಚಿಸಿದೆಂ ವನ 
ರುಹವದನೇ ಪ್ರ ಹರಣಕಲಿಕಂ [ಶಾಕಾಂ- 20] (ರಂರೋಂದಿಂ.೨.೦೪೭). 

[ಸಂ. ಪ್ರಹರಣಕಲಿಕಾ] 

ಪ್ರಹರಣಶ್ರಮ (ನಾ) ೧. ಇತರರನ್ನು ಹೊಡೆದು ಆಯಾಸ. ಪಡಿ 
ಸುವುದು, - ನೋಯಿಸುವುದು. ೨. ಆಯುಧಗಳಿಂದ ಮಾಡುವ 
ವ್ಯಾಯಾಮ ; ಶಸ್ತ್ರಾಭ್ಯಾಸ . ೧, ೨: ಪ್ರಹರಣಶ್ರ ಮಂ ಖುರಳಿ 
ಯೊಳ್‌ ಮುಖರತೆ ಪುರ್ಮರುಸ್ಯಳಿಯೊಳ್‌ . ಅಲ್ಲದಿಲ್ಲಮೆಲ್ಲಿಯುಂ 
(ತಂದ್ರಪು. ೩-೯ ಈ). [ಸಂ.] 

ಪ್ರಹರಣೆ (ನಾ). * ಪ್ರಹರಣ೧ : ಅತ್ವಕ್ಕತ್ವಂ - ಅರ್ಕೆ.- ಎರ್ಕೆ... 
ಪ್ರಹರಣ-- ಪ್ರಹರಣೆ (ಕಮರ. ೨೬೮6 ಶ್ರಯೋ). [ಸಂ. ಪ್ರಹರಣ] 

ಪ್ರಹರಿ (ನಾ). (ಸರದಿಯಂತೆ) ಕಾಯುವವನು ; ಕಾವಲುಗಾರ : 
ನವಕುಮಾರನು. . .ಕಪಾಲಕುಂಡಲೆಗೆ ಸಲುವಾಗಿ ಒಬ್ಬ ದಾಸಿಯನ್ನೂ 
ಒಬ್ಬ ಪ್ರಹರಿಯನ್ನೂ. . . .ಕಳುಹಿದನು (ಕಶಾಕುಂ- ೪೦)- 

(ಸಂ. ಪ್ರಹರಿನ್‌] 

ಪ್ರಹರಿಣ್‌ (ನಾ). [ಜೈನ] ಮಂತ್ರದ ಸಹಾಯದಿಂದ ಪೆಟ್ಟು 
ಕೊಡುವ ಒಂದು ವಿದೆ : ಪ್ರಮೋಹಿನಿ ಪ್ರಹರಿ [ಶಾಕಾಂ. ರ)ಣಿ 
ಸಂಕ್ರ ಮಣಿ, . - ಆಭೋಗಿನಿಯೆಂಬಿವು ಮೊದಲಾಗೆ ಕುಲವಿದೆ ಜಾತಿವಿದೆ 
ಸಾಧಿತವಿದ್ಯೆಗಳೊಳ್‌ ಸಂಪನ್ನನಾಗಿರ್ದು (ಶಾವುಂಘು- ೧೯೫). 

[ಸಂ. ಪ್ರಹರಿಣೀ] 

ಪ್ರಹರಿಸು (ಕ್ರಿ). ೧. ಹೊಡೆ ; ಏಟು ಹಾಕು : ಸ್ವಾಧೀನವಾಗದಿದ್ದರೆ 

ಶೂಲಗಳಿಂ ಪ್ರಹರಿಸುತ (ಸಸಿಗಂಧಿ. 33-೩) ; ಅವರು ಅವನನ್ನೂ ಅವನ 


೦೦-೦೪೩) - 


ಹ 
€್‌ 


೬೧೦೯ 


5 | ಪ್ರಹರ್ಷ (ನಾ). ಅತಿಶಯವಾದ ಆನಂದ ; ಸಂತೋಷ, 


ಪ್ರಹಸ್ತ 


ಆಡಿ 


ಕುದುರೆಯನ್ನೂ ದೊಣ್ಣೆಯಿಂದ ಪ್ರ ಹರಿಸುತ್ತಿದ್ದರು (ಮರಿಕಾ: 0೩). 

೨. ನಾಶಪಡಿಸು ; ನಾಶ ಮಾಡು: ವಹಿಸು ಕೆಲಭಾರಗಳ ; ಸಹಿಸು 

ಕೆಲನೋವುಗಳ ಪ್ರಹರಿಸರಿಗಳನನಿತುಯುಕ್ತಗಳನರಿತತಿ (ಕಂಕುಳ. €09). 

[ಪ್ರ ಹರ + - ಇಸ್ಕು) 

Ao.) 

ಪ್ರಹರ್ಷಣ (ನಾ). ೧. ಬುಧಗ್ರಹ. ೨. ಅತಿಶಯವಾದ ಆನಂದ 
» ಸಂತೋಷ, ೩. ಅತಿಶಯವಾದ ಸಂತೋಷವನ್ನುಂಟು 
ಮಾಡಂವುದು. ೪. [ಕಾವ್ಯವಿಶಾ] ಅರ್ಥಾಲಂಕಾರಗಳಲ್ಲಿ ಒಂದು: 
Pp ಇದು ೧. ಯತ್ನವಿಲ್ಲದೆ ಅಪೇಕ್ಷಿತ ಫಲಸಿದ್ಧಿ. ೨. ಅಪೇಕ್ಷಿತ 
ಕ್ಕಿಂತಲೂ ಅಧಿಕ ಫಲಸಿದ್ಧಿ. ೩. ಫಲಸಿದ್ಧಿಗಾಗಿ ಉಪಾಯ 
ವನ್ನು ಹುಡುಕುವ ಪ್ರಯತ್ನದಿಂದಲೇ ಫಲಪ್ರಾಬ್ರ-ಎಂದಂ 
ಮೂರು ವಿಧ: ಮನದಲ್ಲಿ ಘನೇಚ್ಛೆ .ಪ್ರಯಾಸವಿಲ್ಲದಲೆ ಅನುಕೂಲ 
ವಾಗೆ ಪ್ರಹರ್ಷಣಾ -ಇನಿಯನಲ್ಲಿಹ ದೂತಿಕೆಯನು ಧ್ಯಾನವ ಮಾಡೆ 
ಏನಯದಿ ಬಂದಳು ತಾನೆ: (ಕುನಂ-0೨೩-0); ಮನದಲ್ಲಿಚ್ಛಿಯು ಪ್ರಯತ್ನ 
ಮೂಡದೆ ಸಿದ್ಧವಾದಡೆ ಪ್ರಹರ್ಷಣವೆನಿಸುವುದು (ಕುನಂ. ೦೨೩-೦ಬಕ್ಕಕ). 
೫. [ಛಂದ] ಪಾದವೊಂದಕ್ಕೆ 'ಹೆದಿಮೂರು ಅಕ್ಷರಗಳನ್ನುಳ್ಳ, 
ಪ್ರತಿಸಾಲಿನಲ್ಲಿಯಯಾ ಮನಜರಗ ಗೆಣಗಳೂ ಒಂದು ಗುರಂವೂ 
ಇರುವ, ಅತಿಜಗತಿಛಂದಸ್ಸಿನ ಒಂದು ವೃತ್ತ : ಕಣ್ಣೊಪ್ಪಲ್‌ ಮನ 
ಜರಗಂ ಪ್ರ ಹರ್ಷಣಂ ತಾಂ (ಕೈಪಿಡಿ. 69). [೫0.7 

ಪ್ರಹಸನ (ನಂ). ೧. ಬಹಳವಾದ ನಗು ; ಅತಿಯಾದ ನಗೆ ; ಅಟ್ಟ 


ಹಾಸ. 2೨. ನಗಿಸುವುದಂ: ನೃಪಸೇವನಾಪ್ರ ಹಸನಪ್ರಾವೀಣ್ಕಮುಂ 
ಬುದ್ಧಿವರ್ಧನಮುಂ. ಮಾಸರಮಕ್ಕುಮೈಂದವದಶೋಕ್ತಾರೋಹಗೇಹಂ 
ಗಳೊಳ್‌ (ಕಾತತಿ. €-೨೩) 


೩. [ಕಾವ್ಯವಿರಾ] ಹತ್ತು ಬಗೆಯ 
ರೂಪಕಗಳಲ್ಲಿ ಒಂದು ವಿಧ ; ಕೆಳವರ್ಗದ ನಾಟಕಗಳಲ್ಲಿ ಒಂದು; 
ಆಧುನಿಕಸಾಹಿತ್ಯದ ಹಾಸ್ಮನಾಟಕ ; £ ಇದು ಇಂಗ್ಲಿಷಿನ 
“7೩೯% ಎಂಬುದರ ಅನುವಾದ : ಪ್ರಹಸನ ಎ. ಇದರ ವಸ್ತು ಕಲ್ಪಿತ 
ಮತ್ತು ಕೀಳುಜನರ ಚರಿತ್ರೆ ; ಹಾಸ್ಯಪ್ರಧಾನ ರಸ, ಸಂಧಿ, ಸಂಧ್ಮಂಗ, 
ಲಾಸ್ಕಾಂಗ,ಅಂಕ ಇವು ಭಾಣದಲ್ಲಿರುವಂತೆಯೇ ; ವೀಥ್ಯಂಗಗಳು ಇರು 
ವುದೂ ಉಂಟು ಇಲ್ಲದ್ದೂ ಉಂಟು ಆರೆಭಟೀವೃತ್ತಿಯಾಗಲಿ , ವಿಷ್ಕಂಭಕ 
ಪ್ರವೇಶಕಗಳಾಗಲಿ ಇಲ್ಲ *(ಸೆಂಪಾರಿ. ,೩೦) | ನಾಟಕ, ಪ್ರಕರಣ, ಭಾಣ 
ಪ್ರಹಸನ, , . ಈಹಾಮೃಗ ಎಂಬುದಾಗಿ (೧೦) ದಶರೂಪಕಗಳಿರುವುವು 
(ಶಾರರ- ೪೩೪). [ಸಂ.7 


ಪ್ರಹಸನಶೀಲ (ನಾ). ನಗುವ ಸ್ವಭಾವದವನು ; ತುಹಿನಾಂಶಂ 
ಕೂಡಿರೆ ರುಷಗೃಹದೊಳ್‌ ಬುಧೆ ಜೀವ ಶುಕ್ರರೀಕ್ಷಿಸುವೊಡವಂ 
ಪ್ರಹಸನಶೀಲಂ (ಶಾತಶಿ, ೨೦-೦೨). [ಸಂ.] 

ಪ್ರಹಸಿತ (ಗು). ೧. ನಗುವ; ಹರ್ಷಿಸುವ ; ಆನಂದಿಸಂವ. 


೨. ನಗುವಿನಿಂದ ಕೂಡಿದ : ಪ್ರಹಸಿತವದನನಾಗಿ ಖೇಚರರೆಂಬೆರಲೆ 
ಗಳಂ ನಿಪಾತಿಸಲೈನಗೆ ವಿದ್ಯೆಯುಂ ಬೇಟ್ಕೂಮೆ ಎಂದೊಲ್ಲದೆ (ಕಡ್ಮಾರಾ. 
೬೦-೬) ; ಕಿಂಚಿತ್ವಹಸಿತಾನನವನಜನಾಗುತ `(ರಿಸಪು. ೪೩-೬೩). [ಸಂ] 
ಪ್ರಹಸ್ತ (ನು). ೧. ಚುಚಿದ ಕೈ; ನೀಡಿದ ಹಸ್ತ : ಅಂತು ಸಮಆ್‌ದ 
ಸಂಗ್ರಾಮರಂಗದೊಳ್‌ ಪರಸ ರವಿರೋಧಕ್ರೋಧವಿಕ್ಷೇವಹರ್ಷಿತಮಾರ್ಗ 
ಪ್ರಹಸ್ತಪ್ರಾಸಾಧಿತಘೋರಸಂಗ್ರಾಮರುಂ (ಶಂಪಠಾ. ೦೩-೫೨೮). ೨. 
ಒಬ್ಬ ರಾಕ್ಷಸನ ಹೆಸರು; ರಾವಣನ ಮಂತ್ರಿಗಳಲ್ಲಿ ಒಬ್ಬ: ಆರೆಮ 
ಗಿದಿರ್ಚುವರ್‌ ಸಮರಾರಂಭಕ್ಕಾಮೆ ಮುಖ್ಯನಾಯಕರೆನುತ್ತಾರಿಂ ಮುನ್ನಂ 
ಸೆರಗಂ ಪಾರದೆ ಹಸ್ತಪ್ರಹಸ್ತರುಅದೊಡ್ಡಿರ್ದರ್‌ 
[Xo] 


(ಶಂರಾಮಾ. ೦೩-೦೨). 


ಪ್ರಹಾರೆ 


ಪ್ರಹಾರ (ನಾ). ೧. ಹೊಡೆಯುವಿಕೆ ; ಪೆಟ್ಟು ಕೊಡುವುದು. ೨. 
ಹೊಡೆತ ; ಏಟು; ಪೆಟ್ಟು : ಅನ್ಕಶರಪ್ರ ಹಾರಜರ್ಜರಿತಶರೀರನಾಗಿ 


(ಗರಾಯು.-9-3೩) ;  ನಖಪ್ರಹಾರಭರದಿಂದೈದಾಟು. .. ಎಣಶ್ರೇಣಿಯಂ 
ಪಾಯ್ದು ಕೊಂದುದು (ಪುತ್ಮತ್ರ. 8-೭೦), ಭೀಮ. - -ಮೇಲಾಳ ಮುಲ್‌ದನು 
ಎವಿಧಶಸ್ವ್ರಾಸ್ತ್ರಪ್ರಹಾರದಲಿ (ಕುನ್ಮಾಕ. 00-0೬). [ಸಂ-] 


ಪ್ರಹಾರತ್ರಯ (ನಾ). [ಸಂಗೀತ] ಸಮ, ವಿಷವಂ ಮತ್ತು ಸಮ 
ವಿಷಮಗಳಿಂಬ ಮೂರು ಬಗೆಯ ವಾದ್ಯಬಾಜನಗಳು : ಸಮ 
ಪ್ರಹಾರ ವಿಷಮಪ್ರಹಾರ ಸಮವಿಷಮಪ್ರಹಾರಮೆಂಬ ಪ್ರಹಾರತ್ರಯ 
ದೊಳಂ (ಊರು. ೩-೩೨ ವ)- [ಸಂ.] 

ಪ್ರಹಾರಿ (ನಾ). ನಾಶಪಡಿಸುವವನಜ ಪರಾಕ್ರೈವಿಂ : ಸೂರ್ಪಕಪ್ರಹರ 
ಪ್ರಹಾರಿಗೆ ದರ್ಬತ ತ್ರಿಪುರೇಂದ್ರನಾಗ್ನಿಗಹರ್ಪತಿಪ್ರಣುತ ಪ್ರಭಾಮಯ 
ದಿವ್ಯದೇಹಂಗೆ,.. . ಅರ್ಪಿಸುವೆನಿಂದುಗ್ರ ಗರಳವ (2ಸಫು. ೩6-90)- 

[ಸಂ. ಪ್ರಹಾರಿನ*) 

ಪ್ರಹಾರಿಸು (ಕ್ರಿ). ಹೊಡೆ; ಏಟು ಕೊಡು; ಪೆಟ್ಟು ಹಾಕು : ನಾನಾ 
ಯುಧಂಗಳಿಂದಂ ಪ್ರಹಾರಿಸುವ ಸುಭಟಾನೀಕದಬ್ಬ ರದ. ..ಅನೂನಸಂಭ್ರಮ 
ದಿಂದೆ ಕಲ್ಮಾಣಪಟ್ಟಣದ ಪೊಜವೊಳಲ್‌ ಮೆಜ್‌ದುದು (ಕೆಂಪು. ೦೦-೬೦); 
ಖುರದಿಂ ಪ್ರಹಾರಿಸಲ" ಸೀಳ್ದು ದದು ಸಕ್ಕಸಮವನಾಗಿ (ಕಂತ್ರಿ. ೪೪-೨೩): 

[ಪ್ರಹಾರ 4 - ಇಸ್ಕು] 

ಪ್ರಹಿ (ನಾ). ಬಾವಿ: “ಅಂಧುಃ, ಪ್ರಹಿಃ, ಕೂಪಃ, ಉದಪಾನಂ - ೪ 
ಸೇದುವ ಭಾವಿಯ ಹೆಸರುಗಳು? (ಸಿದ್ಧಾಂತಿ. ೮3)- [ಸಂ.] 

ಪ್ರಹಿತ (ಗು). ೧. ಇಟ್ಟ; ಇರಿಸಿದ : ಐಕಿಲ ಭರದೆ ಪಡಲ್ಬಟ್ಟು ಗೇಣಾಗಿ 
ಪಾಂಥರ್ತೊಡೆ ತೋಳ್ಗಳ್ಳೂಡೆ ಜಾನುಪ್ರಹಿತಶಿರರದೇನಿರ್ದರೋ ಶೀತ 
-ಭೀತರ್‌ (ಉಟ. ೯-೨೨). ೨. ಕಳುಹಿಸಿದ : ಅಮರಾಧಿಪಪ್ರಹಿತ 
ಸುರತರುಪ್ರಸೂನಗ್ರ ಧಿತಸುರಭಿದಾಮದುಕೂಲಾಂಬರವಿಚಿತ್ತ ಭೂಷಸುರಭಿ 
ವಿಲೇಪನಪ್ರ ಮುಖಭೋಗೋಪಭೋಗಂಗಳೊಳೆ೦ (೪೦ಫ. 6-4 ಐ). 
೩. (ಬಾಣದಂತೆ) ಬಿಟ್ಟ; ಪ್ರಯೋಗಿಸಿದ. [ಸಂ.7 

ಪ್ರಹುಡ "ಪ್ರವುಡ' ನೋ. 

ಪ್ರಹುಡಿ (ನಾ). ನೈಪುಣ್ಯ; ಪಾಂಡಿತ್ಯ ; ಪ್ರೌಢಿ : ಕಂಡೆವೈ ಕೌಣಪನ 
ಸಾಹಸತಂಡವನು ಪುಸಿಯಲ್ಲ ಪ್ರಥಮದಿ ಚಂಡ ಚಾಮುಂಡರಿಗೆ ನಮ್ಮಿಂದ 
ಳಿಯದುಗ್ಗಡದಖಂಡವರಗಳನಿತ್ತಿರಿನ್ನೇನಂಡಿಸಿಕೆ ಮಾರ್ಗವನು ಬಿಡುವದೆ 
ಪಂಡಿತತ್ವದ ಪ್ರಹುಡಿ (9ಂಕಾ. ೦೭-೬೩). [.೭ಸಂ. ಪ್ರೌಢ] 

ಪ್ರಹುಡಿಕಾಅ (ನಾ). ನೈಪುಣ್ಯವುಳ್ಳವನು ; ನಿಪುಣ : ಲೆತ್ತ ಪಗಡೆ 
ಜೂಜು ಪ್ರಹುಡಿಕಾಜರೊಳುಬ್ಬಿ ಚಿತ್ತವಿಭ್ರಮಿತರಾಗಿಹರು [ಶಾಕಾಂ- 
ಜಶ್ರಿಲಿ ಪಗಡೆಯನಾಡುತಿರಲು. ಓರ್ವ ಚಿತ _ಭ್ರಮನಾಗುತಿಂತು] (ಅಲ: 

(ಪುಹುಡಿ + — ಕಾಜ] 

ಪ್ರಹುಡಿಕೆ (ನು). ಇ ಪ್ರಹಂಡಿ:  ಯೋಗ್ಯವಯೋಗ್ಯವರಿಯದಲೆ 
ಮಾಡುವರು ಪ್ರಹುಡಿಕೆಯ £ ಯೆ 3 (ರಿಪಪ್ರ: ೭೨-೪೦). 

[ಪ್ರಹುಡ (ಎಪ್ರುವುಡ) 4 - ಇಕೆ) 

ಪ್ರಹುಡು (ನಾ)- ನೈಪುಣ್ಯ; ಪ್ರೌಢಿವೆಂ: ಆನೆಗಳು ವೃಷಭಾದಿ ರೆಕ್ಕೆಯ 

ನಾನುವರೆ ಅವರೀಗ ಕುಲಗೆಟ್ಟೇನು ಪ್ರಹುಡೆನಲಕ್ಕು (೧8 ಪು. ೬೨-೩೫): 
[ಪ್ರಹುಡ (ಎಪ್ರುವುಡ) + - ಉ್ಮ] 

ಪ್ರ ಹೃತಿ (ನಾ). ಅಳಿವು; ಲಯ; ನಾಶ : ಆತಂ ನಿಮಗಭೇದ್ಯನಾತನಿಂದೀ 

ಜಗದ್ವ್ವ್ವಾತದುತ್ಬತ್ತಿಸ್ನಿತಿಪ್ರಹೃತಿಗಳ್‌ ನಡೆಗು೦ (ಶರ್ಮಠಾ. ೦೦-೨೩೨). 
[ಸಂ.] 

ಪ್ರಹೃಷ್ಟ (ಗು). ಸಂತುಷ್ಟವಾದ ; 

ಪ್ರಹೃಷ್ಟವದನಂ ತ್ವರಿತಗತಿಯಿಂ ಬಂದು (ಳಾರಂಪೂ. ೪೨೫): 


೩-೪೩) . 


ಆನಂದಿತ: ಒರ್ವ ಪುರುಷಂ 
[ಸಂ.) 


೬೧೧೦ 


ಪ್ರಳಯಗಲುರೆ 


ಪ್ರಹೇಯ (ನಾ). ಅತ್ಯಂತ ಹೇಯಂವಾದುದು : ಈಯೊಡಲಂ ಪಡಿ 

ದಾವಂ ಸಾಯದೆ ಪುಟ್ಟದೆ ಸಮಸ್ತಪಾಪಾಯಾಸಕ್ಕಾಯತನಮಾಗದಿರ್ಕುಂ 

ಶ್ರೇಯೋರ್ಥಿಜನ ಪ್ರ ಹೇಯಮಿದೆ ದಲ್‌ ಮೊದಲೊಳ್‌ (ಸಾರ, ೨೩೪)- 
[ಸಂ.7 


8 | ಪ್ರಹೇಲಿಕೆ, ಪ್ರಹೇಳಿಕೆ (ನಾ). ಗೂಢಾರ್ಥವುಳ್ಳ ಮಾತು; ಒಗಟಂ; 


ಸಮಸ್ಯೆ : “ಒಗಟಿಯದು ಪ್ರಹೇಲಿ[ಶಾಕಾಂ.9)ಕೆ. ಪ್ರವಲ್ಹಿಕೆ” 
(ಮಂಗಳಾ. ೨೭-೭)- ಪ್ರಹೇಳಿಕೆ : “ಪ್ರವ(ಲ್ಲೀ)ಲ್ಹೀಕಾ, ಪ್ರಹೇಳಿಕಾ- ಈ 
೨ ಒಗಂಟೆ” (ಶರಾಯು. ೨೫-೦೫೦): ರಸವತ್ಕ್ಯಾವ್ಯಕಥಾಪ್ರ ಹೇಳಿಕೆಗಳಂ 
ಪೇಟುತ್ತುಂ. . . ಓಲಗಿಪ್ಪ ರವನೀಭೃತ್ಕಾಂತೆಯಂ ಕಾಂತೆಯರ್‌ (ಕುಸುಮಾ. 


3-೦೯); ಮಣಿಮಯಮಂಟಪದ ಮತ್ತವಾರಣದೊಳ್ಳಲಂಗಿ ತನ್ನೋಪಂಗೆ 
ಜಾಣಿಂ ಪ್ರಹೇಳಿಕೆಯಂ ಪೇಳ್ಡೊಡೆ (ತ್ರಿಫಿಂ. ೨೪-೦೭೦ &); “ಕಾಯವೆ 
ಮೂರು ಕಾಲಾರು ಮಸ್ತಕ ನವ ಬಾಯಿ ಒಂಬತ್ತು ಬಾಲೆರಡು ಕೈಗಳು 
ನಾಲ್ಕು ಕಂಗಳ ರವೆ ಹದಿನೆಂಟು ಮೈಯಿಕ್ಕಿ ನಾನೆರಗುವೆನು” ಎಂಬ 
ಪ್ರಹೇಳಿಕೆಯೂ ಅನೇಕ ಪ್ರತಿಗಳಲ್ಲಿ ಕಂಡುಬರುತ್ತದೆ (ಕುಮಾಸಾಂ- ೪೦): 
ಣ ದಂಡಿಯ ಕಾವ್ಯಾದರ್ಶದಲ್ಲಿ ಸಮಾಗತಾ. ವಂಚಿತಾ, 
ವ್ಯತ್ಕಾ $ಂತಾ, ಪ್ರಮುಷಿತಾ, ಸಮಾನರೂಪಾ. ವರುಷಾ, 
ಸಂಖ್ಯಾತಾ, ಪ್ರಕಲ್ಪಿತಾ, ನಾಮಾಂತರಿತಾ. ನಿಭೃತಾ, ಸಮಾನ 
ಶಬ್ದಾ. ಸಂಮೂಢಾ. ಪರಿಹಾರಿಕಾ. ಏಕಚ್ಛನ್ನಾ: ಉಭಯಂಚ್ಛನ್ನಾ 
ಮತ್ತು ಸಂಕೀರ್ಣಾ ಎಂಬ ಹದಿನಾರು ಬಗೆಯ ಪ್ರಹೇಲಿಕೆಗಳು 


ವಿವರಿಸಲ್ಪಟ್ಟಿವೆ. [ಸಂ.ಪ್ರಹೇಲಿಕಾ] 

ಪ್ರಹೇಳಿಕೆ "ಪ್ರಹೇಲಿಕೆ' ನೋ. 

ಪ್ರಹ್ಲಾದ (ನಾ). ೧. ಅಧಿಕವಾದ ಸಂತೋಷ ; ಅತಿಶಯವಾದ 
ಆನಂದ : ಪರಮತತ್ತ್ವಪರಿಚಿತಗುರುಜನಮನಃಪ್ರಹ್ಲಾದಜನಕನುಂ 


(ಕಂದ್ರಥು- ೪-೪೦ ನ)- ವಿ. ಅವ್ಯಕ್ತವಾದ ಶಬ್ದ. ೩. ಹಿರಣ್ಯಕಶಿಪು 
ಎಂಬ ಅಸುರನ ಮಗ: ಈತ ತಾ ಪ್ರಹ್ಲಾದದೇವನು (ಸಂಠಶ. 6-೩೦); 
ಓಂ ನಮಶ್ಶ್ಮಿವ ಎಂಬ ವರ್ಣಗಳ ತೇದು ತೇದವ ಬರಸಿ ಮಿಗೆ ಪ್ರಹ್ಲಾದ 
ನೀನೇ ಬರೆಯೆನಲು ಮಧುಸೂದನನ ನಾಮಗಳನೊಂದೊಂದಾಗಿ ವಿರಚಿಸಿದ 
(ತ್ರ ಹ್ಮಾಶ. ೬೧೧). [೫0.7 

ಪ್ರಹ್ವ (ಗು). ೧. ನಮ್ರನಾದ; ವಿನೀತನಾುದ. (ನಾ). ೨. ಬಾಗಿದ 
ವನು; ವಿನೀತನಾದವನಂ : “ಪ್ರವಣಃ, ಪ್ರಹ್ವಃ--ಈ ೨ ವಿನೀತಂ” 
(ಹಲಾಯು- ೩6-೦೯೭) - [ಂ.] 

ಪ್ರಳಂಬ "ಪ್ರಲಂಬ' ನೋ. 

ಪ್ರಳಯ “ಪ್ರಲಯ' ನೋ. 

ಪ್ರಳಯಕರ (ನಾ). ವಿನಾಶಕಾರಿಯಾದಂದಂ : ಸುಭಟಜನಚಮತ್ಕಾರಿ 
ತೇಜೋಮಹೌೌರ್ವಾನಲಮುಗ್ರಾರಾತ್ರಿವರ್ಗಪ್ರಳ([ ಶಾ ೫0-ಲ]ಯಕರಮ 
ದೊಂದೆಯ್ದೆತಾಳ್ದಿತ್ತಗುರ್ವಂ (ಆಂಪು-08-98). ([ಸಂ.ಪ್ರೆಲಯಕರ] 

ಪ್ರಳಯಕಾಲ `ಪ್ರಲಯಕಾಲ' ನೋ. 

ಪ್ರಳಯಗತ (ಗು). ೧. ನಾಶ ಹೊಂದಿದ ; ನಾಶವಾದ. (ನಾ), 


೨. ನಾಶವಾದ ವ್ಯಕ್ತಿ : ಕೃತಯುಗಕ್ಕೆ ಅರಸು ಶೂಲಿ.. . ಆ ಶೂಲಿ 
ಆಚಾರ್ಯನಾದ. . . ಇಷ್ಟವ ಹಂಚಿಕೊಂಡರು ದೃಷ್ಟವ ಕಾಬುದಕ್ಕೆ 
ಮಾಟವನಿರಿಸಿ ಪ್ರಳಯಗತರಾದರಯನ್ಯಾ (ಮೋಳಿಶಾ. ೪-೦೦). 
[ಸಂ. ಪ್ರಲಯುಗತ] 
ಪ್ರಳೆಯಗಲುರ ? (ನಾ). ಒಂದು ಬಗೆಯ ಚಿನ್ನದ ನಾಣ್ಯ : 


ಬಂಗಾರದ ನಾನ್ಕಾಗಳು ವಿಶೇಷವಾಗಿದ್ದವು, ಯಾವವೆಂದರೆ ೧ ಗಬರು 
ಧಾರವಾಡಿ ೧ ಪ್ರಳಯಗಲುರ ೧ ಪಾಪನಾಯಕಿಹೊನ್ನು 
(ತಿತ್ರಕಾ- ೦೦೪). [?] 


ಪ್ರಳಯತಿಮಿರ 


ಪ್ರಳಯತಿಮಿರ (ನಾ). ವಿನಾಶಕಾಲದಲ್ಲಿ ಕವಿಯುವ ಕತ್ತಲು; 
ಮಹಾಂಧಕಾರ : ಪ್ರಳಯತಿಮಿರದ ಬೀಜ ನೀಲಾಚಳದ ಸಾಯುಜ್ಯವೊ 
ನಭೋಮಂಡಲದೊಳದನೇವೊಗಳುವೆನು ಮಸಗಿತು ತಮಸ್ತೋಮ 
(ಕುವ್ಮಾರ್ರೋ- ೦೩-೨೮), [ ಸಂ. ಪ್ರಲಯತಿಮಿರ ] 

ಪ್ರಳಯಪಯೋಧಿ (ನಾ). ವಿನಾಶಕಾಲದಲ್ಲಿ ಉಕ್ಕಿ ಜಗತ್ತನ್ನು ನಾಶ 
ಮಾಡುವ ಸಮುದ್ರ : ಪ್ರಳಯಪಯೋಧಿವೋಲಳುರ್ದು ಪೆಂಕುಳಿಗೊಂಡ 
ಮದೇಭವೈರಿಮೋಲ* ಕೆಳರ್ದು , . . ತಾಗಿದಂ (ಶಂಶಥಾ- ೦೦-೦೦೩) 

[ಸಂ. ಪ್ರಲಯಪಯೋಧಿ] 

ಪ್ರಳೆಯವಹ್ಲಿ (ನಾ). ೨ ಪ್ರಲಯೂಗ್ನಿ : ಪ್ರಳಯವನ್ನು ತಪವೊತ್ತೂದೋ 
ಭಾಳಲೋಚನನ ಕೋಪ ಕಡುಗಿ ಮುನಿಯಾಯ್ತೊ ಪೇಳೆನೆ ಕಣ್ಣ ಕಡೆ 
ತೋರಗಿಡಿಗೆದಅಕ ಜವೆ ವಿಶ್ವುಮಿತ್ರನುರವಣಿಸಿ ಬಂದನು 
(ಹಕಳಾ- 6-0). [ಸಂ. ಪ್ರಲಯವಹ್ನಿ] 

ಪ್ರಳಯಾಗ್ನಿ « ಪ್ರಲಯಾಗ್ನಿ *” ನೋ. 

ಪ್ರಳಯಾತೀತ (ನಾ). ವಿನಾಶವನ್ನ್ನ್ನ ಮಾರಿದವನು ; ನಾಶವಾಗದ 


ವನು : ಪ್ರಳಯಾತೀತ ಶರಣಸನ್ನಿಹಿತ ನಮ್ಮ ಅಖಂಡೇಶ್ವರ (9ಏಂಠೇ. 
೦೦8-೬೦). [ಸಂ. ಪ್ರಲಯಾತೀತ] 
ಪ್ರಳಯಾನಿಳ (ನಾ). ಪ್ರಳಯಕಾಲದಲ್ಲಿ ಬೀಸಂವ ಬಿರುಗಾಳಿ : 


ಪ್ರ ಳಯಾವಿಳನಿಂ ಕನಕಾಚಳಮೆಂತು ತರಳದಂತೆ ದರ್ಶನಶುದ್ಧಂ ಚಳಿಯು 
ಸಲರಿಯಂ ಕುಮತಂಗಳಿನಾಪ್ತಪದಾರ್ಥದಲ್ಲಿ ದೃಢನಪ್ಪುದಟ್‌ಂ 
(ಸಮಪ. 9-0೩೩) - [ಸಂ. ಪ್ರಲಯಾನಿಲ] 

ಪ್ರಳಾಪ " ಪ್ರಲಾಪ' ನೋ. 

ಪ್ರಳಾಪಸನ್ನಿ (ನಾ). ಪ್ರಲಾಪ ೪ : ಇವು ಮುಂತಾದ ಚಿಕಿತ್ಸೆಗಳು 
ಪ್ರಯೋಗಿಸಲು ಪ್ರಳಾಪಸನ್ನಿ ಪರಿಹರವಹುದು (ಸಕನ್ಕೆ. ೦೬೬): 

[ಪ್ರಳಾಪ (ಎ ಪ್ರಲಾಪ) -. ಸನ್ನಿ) 

ಪ್ರಳಾಪಸನ್ನಿಪಾತ ' ಪ್ರಲಾಪಸನ್ನಿಪಾತ ' ನೋ. 

ಪ್ರಳಾಪಿಸು " ಪ್ರಲಾಪಿಸು' ನೋ. 

ಪ್ರಾಂಗಣ (ನಾ). ಅಂಗಳ ; ಅಂಗಣ : “ಅಜಿರಂ, ಪ್ರಾಂಗಣಂ.. ಈ ೨ 


ಅಂಗಣಂ” (ಕಾಯು. ೩೦-೦೪೪) ; ಶ್ರೀದೇವಂ ವಿಮಾನೋಪಾಂತಸ್ಥಿತಿ 
ಯೊಳ್‌ ಜನನಿಲಯಪ್ರಾಂಗಣದೊಳ್‌ . . . ಶ್ರಿಲೋಕತಿಲಕಂಗೆ ಮಹಾ 
ಮಹಮಂ ಪೊಣರ್ಚಿದಂ ಆ(£೫ಃಶಿಶ್ರೆ. ೭-೨೯ ವ): ವಿಸರುಹವದನೆಯರ 


ನೂಪುರಂಗಳ ದನಿಯಿಂ . . . ಅಳಿಗಳ ರಸಿತಂ ದ್ವಿಗುಣಿಸಿತು ನೃಪಗೃಹ 
ಪ್ರಾಂಗಣದೊಳ್‌ (ಫೃತ್ತಠ್ರ-: ೪-೩೫) ; ಊಟ ಮುಗಿದ ಮೇಲೆ ಮಠದ 
ಪ್ರಾಂಗಣದಲ್ಲಿ ತಂಪಾದ ಸಿಮೆಂಟುನೆಲದ ಮೇಲೆ ಕೂತ ಬ್ರಾಹ್ಮಣರ 
ನಡುವೆ (ಸಂಸ್ಕಾರ. ೯೦). [ಸಂ.] 

ಪ್ರಾಂಚಿತ (ಗು). ೧. ಮನೋಹರವಾದ. (ನಾ). ೨. ಮನೋಹರ 
ವಾದುದಂ ; ರಮಣೀಯವಾಡುದು : ಕಾಂಚನದಂತೆ ರಮ್ಯತರಮಪ್ಪ 
ಜಿನಾಧಿಪಮೂರ್ಶಿ ಸತ್ತ ಕೈಭಾಸಂಚಯ ಮಧ್ಯವರ್ಶಿಯೆನಿಸಿರ್ದು ಸುರೇಂದ್ರ 
ಮದೇಭಮಸ್ತದೊಳ್‌ ಪ್ರಾಂಚಿತಮಾಗಿ ತಾಂ ಪೊಳೆಯುತಿರ್ದುದು ... 
ಚಂದ್ರನಂದದಿಂ (ಶಾರಫು. ೭-೯೦); ವಿತತಾನೇಕ ಪದಾವಭಾಸಿ ಹರಿನಾಗ 
ಪ್ರಾಂಚಿತಂ ಖಡ್ಗಿಮಂಡಿತಮುಶ್ಕೀರ್ಣವರಾಹವಾಸಮಬಲಾಂಚದ್ಧೀವರೌ 
ಘಾಶ್ರಿತಂ (ಠವ. ೦೦-3೦): ೩. ಗೌರವಾರ್ಹವಾದುದು: ಅದು ಪಂಚಾ 
ಕ್ಷರದಂತೆವೋಲ್ಬಣವರ್ಣಪ್ರಾಂಚಿತಂ ಭಸ್ಮದಂತುದಿತಶ್ರೀಕರಲಕ್ಷಣಪ್ರಕ 

[ಸಂ.) ' 

೧. ಮನೋಹರವಾದ ; 


ಟಿತ೦ (ವೈಷರಿ- ೨೬-೪೪)- 


ಪ್ರಾಂಜಲ, ಪ್ರಂಜಳ (ಗಂ). ಸಂಂದರ 


ವಾದ : ಭಕ್ತಿರಸಾದ್ರ) ೯ಚಿತ್ತಯುತಹೃದ್ರಾಜೀವಸಂಪೂರ್ಣಸಂ ಕಾಶಂ 
ಪ್ರಾಾಂಜಲ[೫ಕಾಂ- ಕಾಶಪ್ರಜ್ವಲ]ಮೂರ್ತಿಕೀರ್ತಿಭರಿತಂ ಶ್ರೀ 


೬೧೧೧ 


15 


45 


ಪ್ರಾಂತಲೋಪ 


ಮಾದಿರಾಜಾಹ್ವಯಂ (ಗಿಂಳ- ೦-೩೬)- ೨. ಸರಳವಾದ: ನೇರವಾದ. 
ಪ್ರಾಂಜಳ (ನಾ). ೩. ಗೌರವಾರ್ಹ ವ್ಯಕ್ತಿ ; ಪೂಜ್ಯನಾದವನಂ : 
ಶಂಂಭವಭಕ್ತಿಪ್ರಾಂಜಳರ್ಭೂಮಹಿತಮಹಿಮರೀಳ್ತಂದರಾನಂದದಿಂದಂ 
(ವೃತಏಿ- ೩-9೩). 
ಪ್ರಾಂಜಲವಾಗು ಇ ಸರಳವಾಗು ; ನೇರವಾಗು : ಇಷ್ಟದೇವತೆಯ 

ಇದಿರಿನಲ್ಲಿ ಭಕ್ತಿನಮ್ರವಾದ ಪ್ರಾಂಜಲವಾದ - ಅಂತರಂಗನಿರೀಕ್ಷಣೆ 
(ಕಸಾಶ- ೦೬೯) : ಅವರಲ್ಲಿ ನನಗಿರುವ ಭಕ್ತಿಯನ್ನು ಪ್ರಾಂಜಲವಾಗಿ ಈ 
ರೀತಿ ಅರ್ಪಿಸಿಕೊಂಡಿದ್ದೇನೆ (ಗಣ೪ಶ- ೬೯) ; ತಾವು ಕಂಡುಂಡ ಬಾಳನ್ನು 
ಪ್ರಾಂಜಲವಾಗಿಯಾದರೂ ಪರಿಣಾಮಕಾರಕವಾಗಿ ಇಲ್ಲಿ ಕೊಟ್ಟಿದ್ದಾರೆ 
(ಸಿಿಸಮಾ. ೦೬೮6). [ಸಂ.] 

ಪ್ರಾಂಜಲತೆ (ನಾ). ಸರಳತೆ : ಥಂಡಿ ನೆಗಡಿ ಆದಾಗ ಕುಡೀತಿರತೇನಿ 
ನಾನೆ ಒಮ್ಮೊಮ್ಮೆ ಎಂದು ಆಚಾರ್ಯರು ತಮ್ಮ ಪ್ರಾಂಜಲತೆಯನ್ನಷ್ಟು 
ತೋರಿಸಿದರು (ಸಮೀ. ೩೯6). [ಸಂ. ಪ್ರಾಂಜಲಶಾ] 

ಪ್ರಾಂಜಲಿ (ಗು). ೧. ಕೈಮುಗಿದಿರುವ : ಅಂಜನದಿಂ ಪುದಿದ ತಮಃ 
ಪುಂಜಂ ಕಿಡೆ ಸೂಕ್ಷ್ಮದೃಷ್ಟಿ ಸಮನಿಸುವವೊಲಾ ಪ್ರಾಂಜಲಿ ವಿಬುದ್ಧಮತಿಗೆ 
ನಿರಂಜನನಿಂದಾದುದಮಳದೃ ಜ್ವವಿಕಾಸಂ (ನರ್ರನಾ. ೦೪-೦೬). (ನಾ)- ವಿ. 
ಹಸ್ತಗಳ ಜೋಡಣೆ ; ಅಂಜಲಿ. [ಸಂ.] 

ಪ್ರಾಂಜಳೆ "ಪ್ರಾಂಜಲ" ನೋ. 

ಪ್ರಾಂತ (ನಾ). ೧. ದಡ; ಅಂಚು. ೨. ಮೇರೆ; ಗಡಿ; ಸೀಮೆ. 
೩. ತುದಿ: ಮೊನೆ. ೪. ಪಕ್ಕ; ಪಾರ್ಶ್ವ. ೫. ಎಡೆ; ಸ್ಮಳೆ; 
ಪ್ರದೇಶ : ಆಕಾಶದ ಪ್ರಾಂತದಿಂದ ಭಯಂಕರವಾದ ವೇಗದಿಂದ 
ಗಾಳಿಯು ಗರ್ಜಿಸಿಕೊಂಡೆದ್ದುದು ಕೇಳಿಸಿತು (ರೇ2ೀ8ೌ. 0೩೦). ಓ. ರಾಜ್ಯ; 
ನಾಡು: ಆ ಪ್ರಾಂತಗಳೊಳಗಿಂದ ಸಹ ಬದಕು ಬಹಳ ಬರಬೇಕೆಂದು 
ನಮ್ಮ ಅಪೇಕ್ಷೆ (ಮುಂಂನ್ಮಾ. ೬ ಶ್ರಸ್ತಾಠನ) ; ಹೊಗೆಸೊಪ್ಪಿನ ಕಾರ್ಹ್ಪಾನೆ 
ಗಳು ಮದ್ರಾಸು, ಬರ್ಮಾ ಮುಂತಾದ ಪ್ರಾಂತಗಳಲ್ಲಿಯೂ ಅನೇಕ 
ಭಾಗಗಳಲ್ಲಿ ಸಕ್ಕರೆ ಕಾರ್ಯಾನೆಗಳೂ ಇವೆ (ಕೂರಿ. ೨೪೬). [ಸಂ-3. 

ಪ್ರಾಂತಭೇದ (ನಾ). ೧. ನಾಡುಗಳಲ್ಲಿರಂವ ವ್ಯತ್ಯಾಸ, - ಅಂತರ : 
ಈಗ ಪ್ರಯಾಣ ಸೌಕರ್ಯಗಳೂ ವ್ಯವಹಾರಸಾಧನಗಳೂ ಹೆಚ್ಚಾಗಿರುವುದ 
ರಿಂದ ದೂರವಾಗಲಿ ಪ್ರಾಂತಭೆ:ದಗಳಾಗಲಿ ಪರ್ವತ ನದಿಗಳಾಗಲಿ ಪ್ರಾಂತ 
ಭೇದಕ್ಕೆ ಅಷ್ಟು ಮುಖ್ಯ ಕಾರಣಗಳಾಗಿಲ್ಲ (ಕಂಡ. ೨೯೪. ೨. ಒಂದು 
ಭಾಷೆಯನ್ನೂ ಆಡುವ ನಾಡಿನಲ್ಲಿಯೇ ಪ್ರತ್ಯೇಕವಾಗಿ ಕಂಡು 
ಬರುವ ವೃತ್ಯಾಸ : ಈಗ ಕನ್ನಡದಲ್ಲಿ ಧಾರ್ವಾಡದ ಕನ್ನಡ, ಮೈಸೂರು 
ಕನ್ನಡ, ಮಂಗಳೂರು ಕನ್ನಡ ಎಂದು ಮೂರು ಪ್ರಾಂತಭೇದಗಳಿವೆ 
(ಕರಡ. ೨೪೪). [ಸಂ.7 

ಪ್ರಾಂತರ (ನಾ). ೧. ಎರಡು ಊರಿನ ಮಧ್ಯಪ್ರದೇಶ ; ಎಡೆಯ 
ನಾಡು : “ಎರಡೂರೆಡೆಯ(ಂ) ನಿಡುಮಾಳ(ವಂ)ಂ ಪ್ರಾಂತರಮೆಂಬುದು್‌ 
(ಹಣಯು. ೪೩-೦೦೬). ೨. ಬಹಳ ದೂರ ನಡೆಯಬೇಕಾದ ದಾರಿ. 
೩. ಬಹಳ ದೂರ ಮಂರ. ನೆರಳು. ನೀರು ಯಾವುದೂ ಇಲ್ಲದ ದಾರಿ 
೪. ಕಾಡು; ಅರಣ್ಯ : ಆಕಾಶ, ಪ್ರಾಂತರ, ಸಮುದ್ರ, ಸರ್ವತ್ರನಿಶ್ಶಬ್ದ 
— ಅವಿರತವಾಗಿ ಕಲ್ಲೋಲವಾಗಿದ್ದ ಸಮುದ್ರ ಗರ್ಜನೆ (ಕಠಾಳುಂ. ೦೨). 

(ಸ. 

ಪ್ರಾಂತರಕ್ಷಕ (ನಾ). ಗಡಿಯಂನ್ನು ಕಾಯುವವನು ; ಸೀಮಾರಕ್ಷಕ : 
ಪ್ರಾಂತರಕ್ಷಕರಿಗೆ “ಸದ್ಯದಲ್ಲಿಯೇ ಯವನಸಾಮ್ರಾಟನಿಂದ ಕೆಲವು ಜನ 
ದೂತರು ಬರುತ್ತಾರೆ ; ಅವರಿಗೆ ಅಡ್ಡಿ ಪಡಿಸಬೇಡಿ 1 * ಎಂದು ತಿಳಿಸಿ 
ದ್ವನು (ರಿಂಕು: ೦6೨). [ಸಂ.]- 

ಪ್ರಾಂತಲೋಪ (ನಾ). [ವ್ಮಾಕ]ಅಂತ್ಯಾಕ್ಷರದ ಲೋಪ : ಸಾಸಿರಮಿರೆ 


ಪ್ರಾಂತು 


ಮುಂದೊತ್ತಿ ಸಮಾಸದೊಳಕ್ಕುಂ ಪಯಿನ್ನದರ್ಕೆ ಯಥೋಕ್ತಂ ಶಾಸಿಸು 
ವರ್‌ ನೂಜರ್ಕಂ ` ಸಾಸಿರಕಂ ಪ್ರಾಂತಲೋಪವಂಂ ಕೆಲವೆಡೆಯೊಳ್‌ 
(ಳಾರ್ಮಾವ. ೨೭೪). [ಸಂ.7 

ಪ್ರಾಂತು .(ನಾ). ಇ. ಪ್ರಾಂತ ೬: ಇಲ್ಲಿ ಕರ್ನಾಟಕ ಪ್ರಾಂತಿನ ಪೈಕಿ 
ಬೆಳಗಾಂವಿ ಎಂಬಲ್ಲಿಯ ತುಪ್ಪ ಬಹಳ ಉತ್ತಮವೆಂದು ತಿಳಿಯುತ್ತಾರೆ 
(ನುಂಬವ್ಮಾ, ೩೭). [ಸಂ. ಪ್ರಾಂತ] 

ಪ್ರಾಂತ್ಯ (ನಾ). - ಪ್ರಾಂತ ೬ : ಡಾನ್‌ಕಾಸಕ್ಸ್‌ ಪ್ರಾಂತ್ಯದಲ್ಲಿ ಆಗಲೇ 
ಅವನ ಕುದುರೆಯ ಗಾಡಿಯನ್ನು ಎತ್ತಿನ ಗಾಡಿಗೆ ಬದಲಾಯಿಸಿಯಾಗಿದ್ದಿತು 
(ಕುರೆನಾ. ೦೭೭); ನನ್ನ ಅಜ್ಜಂದಿರಾದ ಏಕಾಂಬರಮಂದಲಿಯಾರರು ಈ 
ಪ್ರಾಂತ್ಯವನ್ನು ಆಳುತ್ತಿದ್ದ ನವಾಬರಲ್ಲಿ, ದಿವಾನಗಿರಿ ನಡೆಸಿ ತುಂಬಾ ಆಸ್ತಿ 
ಮಾಡಿದರು (ಶ್ರತಾಶ- 0) ; ಪತ್ರಿಂತ್ಯ ಸೇರಿದರೂ ಭ್ರಾಂತಿ ಬಿಡಲಿಲ್ಲ 
(ಗಾರೆ)- [ ಆ ಪ್ರಾಂತ] 

ಪ್ರಾಂಶು (ಗು). ೧. ಎತ್ತರವಾದ; ಉನ್ನತವಾದ: ಸಾಲಪ್ರಾಂಶು ವಿಶಾಲ 
ಲೋಲನಯನಂ , . . ಗಂಗಾತ್ಮಜನ್ಮಂ ಜಯಶ್ರೀಲೋಲಂ ಜಮದಗ್ನಿ 
ರಾಮವಂುನಿಯೊಳ್‌ ಕಲ್ಪಂ ಧರ್ಮುವಿದ್ಯೆಯಂ (ಶಂಶಥೌ. ೦-೬೮). 
೨. ಉದ್ದವಾದ ; ನೀಳವಾದ : ರಾಜತ್ಮಳಕಂಠನಿಸ್ವನೆ ಕಳಾಪಿಪ್ರಾಂಶು 
ಧಮ್ಮಿಲ್ಲೆಯೆಂಬ ನಿಜಾಕಾರಮನುಂಟುಮಾಡಿ (ಸುಕುವೂ- ೪-89) (ನಾ). 
೩. ಉದ್ದವಾಗಿರುವುದು : “ಪ್ರಾಂಶು, ಉಚ್ಚಂ, ಉನ್ನತಂ, ತುಂಗಂ, 
ಉದಗ್ರಂ_ಈ ೫ ಉದ್ದಿತು” (ಹಳಾಯು 03-೬೬); ಪುರನಾರೀನಯನಾಂಚಳ 
ಸ್ಮಿತಲಸದ್ದಿಂಬಾಧರಪ್ರಾಂಶು ಸೈವರಿದೊಂದಾಗಿ ಕಳಿಂದಜಾಮುರನದೀ 
ಶೋಣಾಪಗಾವಾರಿಗಳ್ಳಿರಸಿರ್ದಂದಮನಾನೆ . . . ಚಾಮರವೃಂದಂ ನೆಗೆ 
ವಲ್ಲಿ ಪಾಟುವ. ಮರಾಳವ್ರಾತದಂತೊಪ್ಪುಗು೦ (ವೃ ತಲ. ೫-೦೨): 
೪. ಎತ್ತರವಾಗಿರುವ ವ್ಯಕ್ತಿ ರೋಧೋವಳಯುಮೆಲ್ಲಮುವಿರಳ 
ಬಹಳಪ್ರಾಂಶುಪ್ರಕರಮಯವಮಾಾಗೆಯಂಂ (ವರ್ವನಾ. 6-20 ವ); ವನಿತಾ 
ರತ್ನಂ ದಲಾ ಕೋಮಲೆ ಜನಕಜೆ ರಾಮಂ ದಲಾ ಬರ್ಪ ನೀಹಾರನಗೇಂದ್ರ 
ಪ್ರಾಂಶು (ಶಂರಾಮಾ, ೭-6೩) - [ಸಂ.] 

ಪ್ರಾಂಶುಪಾಲ (ನಾ). ಉನ್ನತಶಿಕ್ಷಣಸಂಸ್ಥೆಯ ಮುಖ್ಯಸ್ಥೆ ; 
ಪ್ರಿನ್ಸಿಪಾಲ್‌ : ಅವರು ಧಾರವಾಡದ ಕಾಲೇಜೊಂದರಲ್ಲಿ ಪ್ರಾಂಶುಪಾಲ 
ರಾಗಿದ್ದಾರೆ (ರ). [p ಬಳಕೆಯಲ್ಲಿರುವ ಈ ಶಬ್ದವು ಸಂಸ್ಕೃತದಲ್ಲಿ ಈ 
ಅರ್ಥದಲ್ಲಿ ವ್ಯತ್ತನ್ನವಾಗುವುದಲ್ಲ. ಇಂಗ್ಲಿಪಿನ `ಪ್ರಿನ್ಸಿಪಾಲ್‌' ಎಂಬ 
ಶಬ್ದಕ್ಕೆ ರೂಪ ಸಾಮ್ಮವಿರುವುದರಿಂದ ಇದಕ್ಕೆ ಪ್ರಯೋಗಾರ್ಹತೆಯಿದೆ] 

ಪ್ರಾಂಸರಿನೋಟು “" ಪ್ರಾವಿಂಸರಿನೋಟು” ನೋ. 

ಪ್ರಾಕಟ (ನಾ). ಎಲ್ಲರಿಗೂ ತಿಳಿದಂದಂ; ಪ್ರಕಟವಾದುದು : ಅಭ್ಯುದಯ 
ಪರಮನಿಃಶ್ರೇಯಸಮುಂ ಪ್ರಾಕಟಮಕ್ಕುಂ ವಿದಿತಾನೇಕ ಕವೀಶ 
ಪ್ರಯೋಗಪದಪದ್ಧಶಿಯೊಳ್‌ (ಕಂರಾ. ೧-೦೯); ಕೇಕರಪಿಂಗವಿಳೋಕನ 
ಮುಗ್ರಂ ಪ್ರಾಣಟಕಟಕಟ ದಶನಸಮಗ್ರ೦  (ನರ್ರವೂ- ೦೩-೨೧ ಕಗಳೆ); 
ಪ್ರಾಕಟದೆ ಹೊಳೆವ ಪೂರ್ನವಿಯ ಚಂದ್ರನವೋಲನೇಕರೂಪಾಗಿ 
(ಶೀಕೈಫು. ೨-6-೩೪). [ ಇ ಪ್ರೇಟ] 

ಪ್ರಾಕಟ್ಕ (ನಾ). ಹೊರಗೆ ಕಾಣುವಿಕೆ ; ಪ್ರೆಕಟವಾಗುವಿಕೆ : ಪ್ರಕಾಶ 
ವೆಂದರೆ ವ್ಯವಹಾರಕ್ಕೆ ಬೇಕಾದ ಯೋಗ್ಯತೆ. ಇದನ್ನೂ ತಾರ್ಕಿಕರಂ 
ವಿಷಯತೆ ಎನ್ನುವರು, ವಿನಾಮಾಂಸಕರು ಪ್ರಾಕಟ್ಯವೆನ್ನುವರು (ಓಂದಸಾ -6೩); 
ಜ್ಞಾನದಿಂದ ಉತ್ಪನ್ನವಾಗಿ, ಜ್ಞಾ ನಕ್ಕೆ ವಿಷಯವಾದ ವಸ್ತುವಿನಲ್ಲಿ 
ಪ್ರಾಕಟ್ಯವೆಂಬ ಧರ್ಮ ಕಾಣಿಸಿಕೊಳ್ಳುತ್ತದೆ (ತತ್ವಖ್ರಾ. ೨೬೯). [ಸಂ] 

ಪ್ರಾಕಾಮ್ಯ (ನಾ). ೧. ತನ್ನ ಇಷ್ಟಕ್ಕೆ ಅನುಸಾರವಾಗಿ ನಡೆಯುವ 
ಸ್ವಾತಂತ್ರ ಕ: ಇಚ್ಛಾಸ್ವಾತಂತ್ರ್ಮ. ೨. ವಿಧೇಯವಾಗಿಲ್ಲದಿರುವಿಕೆ ; 
ಸ್ವೇಚ್ಛೆ. ೩. ಶಿವನ ಎಂಟು ಬಗೆಯ ಸಿದ್ಧಿ ಗಳಲ್ಲಿ ಒಂದು ; 


೬೧೧೨ 


10 


36 


46 


ಪ್ರಾಕುಪ್ರಮಾಣ 

ಆರನೆಯ ಸಿದ್ಧಿ ; ಶಕ್ತಿ, ಸೌಂದರ್ಯ, ಆಯುಸ್ಸು, ಮಹಿವೆಂ, 
ಮತ್ತು ಕಾಂತಿಗಳನ್ನು ಉಂಟುಮಾಡುವ ಸಿದ್ಧಿ: ಅಣಿಮಾ... 
ಪ್ರಾಕಾಮ್ಮ . , . ಕಾಮರೂಪಿತ್ಮಾದಿ ಭೇದದಿಂ ಕ್ರಿಯಾಗೋಚರರ್ದ್ಮಿ 
ಬಹುವಿಧಂ(ತತ್ತ ಪ್ರ - ೦೭೪); ಸ್ವೇಚ್ಛೆಯಿಂದಾಕಾಶಗಮನಾದಿ ಸರ್ವಸಿದ್ಧಿಯೇ 
ಪ್ರಾಕಾಮ್ಮವೆನಿಸುವದು ಸ್ವಶರೀರಪ್ರ ಕಾಶದಿಂ ಸರ್ವಾಥಂಗಳಂ ಬೆಳಗುವ 
ತನಮಾದೊಡಂ ಪ್ರಾಕಾಮ್ಯಮಕ್ಕುಂ (ನೇಕ: ೨೯60); ಪ್ರಾಕಾಮ್ಮ 
ಸಿದ್ಧಿಯ ತಿಳಿಯು ಪರರಿಗೆ ಕೊಡುವ ವಿವರವ, ಬಲುಬಲವು ಬಲುಸುಂದ 
ರಾಯುಷು. ಬಲುಮಹಿಮು. ಬಲುಕಳೆಯುಯೆಂಬವನೊಲಿವುಯಿುಾವುದೆ 
ಯಿದುವೆ ಪ್ರಾ ಕಾಮ್ಮನಿಪ ಸಿದ್ಧೆ ದ (ಶ್ಠಾನೆಸಿ. ೨೦-೪೯); ಐಶ್ವರ್ಯವು 
ಅಣಿಮಾ, ಲಘಿಮಾ, ಗರಿಮಾ, ಮಹಿಮಾ, ಪ್ರಾಪ್ತ, ಪ್ರಾಕಾಮ್ಮ, 
ಈಶತ್ತ, ವಶಿತ್ವ ಎಂದು ಎಂಟು ವಿಧ (ಕಾತತ್ತ. ase): [ಸಂ.] 

ಪ್ರಾಕಾರ (ನಾ). ೧. ಬೇಲಿ. ೨. ಸುತ್ತಲೂ ಕಟ್ಟಿರುವ ಗೋಡೆ; 
ಸಂತ್ತುಗೋಡೆ ; ಪಾಳಿ: "'ವಪ್ರಂ, ಸಾಲ (0)ಃ, ಪ್ರಾಕಾರಃ-ಈ ೩ 
ಕೆೊ:0ಟೆ'? (ಶರಾಯು- 9೪6-೧೩೩); ಎನಗೀ ಪವ್ರಾ5:ರವಿಭೇದನಮಾವುದೊ 
ಗಹನಂ (ಕಂಕಾನೂ. 00-೬6); ದೊಡ್ಡ ದೇವಾಲಯಗಳಲ್ಲಿ ಇಂತಹ ದ್ವಾರ 
ಗಳೂ ಗೋಪುರಗಳೂ ಪ್ರಾಕಾರದ ನಾಲ್ಕು ದಿಕ್ಕುಗಳಲ್ಲಿಯೂ ಇರುವು 
ದುಂಟಿು (ಮೈವಾಸ್ತಾ, ೩೪). [ಸಂ.] 

ಪ್ರಾಕ್ಕು. ಪ್ರಾಕ್ಕು, (ಗು). ೧. ಹಿಂದಿನ; ಪೂರ್ವಕಾಲದ. (ನಾ). ೨. 
ಹಿಂದಿನ ಕಾಲ; ಪೂರ್ವಕಾಲ : “ಆದಿಃ .: . ಪ್ರಾಕ್‌, ಪುರಃ_ಈ ೭ 
ಮಂನ್ನೆಂ” (ಹಣಾಯು- ೧೦೭೬-೨೨); ದಾರಿಯ ಎರಡು ಸಾಲುಗಳಲ್ಲೂ ಪ್ರಾಕಿ 
ನಲ್ಲಿ ನೆಟ್ಟಿದ್ದ ಈ ಧೂಪದ ಮರಗಳು (ಸ್ಮತ್ಕತೊ.- ೪); ಭಾರೀ ಪುರಾತನ 
ವಾದ ಮನೆ ಇಹು, ಪ್ರಾಕಿನ ಕಟ್ಟೋಣ ಬೇರೆ (ಕಂಂಹು- ೬೦): ೩. 
ಮೂಡಲು; ಪೂರ್ವದಿಕ್ಕು: “ಪ್ರಾಚೀನಂ, ಪ್ರಾಕ್‌-ಈ ೨ ಮೂಡಲಾ 
ದುದು” (ಹಕಾಯು- ೧೬-೦೦೩); “ಪ್ರಾಕ್‌ ಪುರಮೆಂದನುಗ್ರ ಹಿಸೆ ಪೂರ್ವಕ್ಕೆ 
ವೆಸರಕ್ಕು” (ನುಂಗರಾ. ೧೭-೪)- ಪ್ರಾಕ್ಕು: . ೨. ಜೋಕೆಯೊಳ್ತಿಳಿದು 
ಕ್ರಯವನು ಪೇಳ್ವುದಲ್ಲದೊಡೆ ಪ್ರಾಕ್ಕಿನೊಳ್ಬೇಳುತಿಹ ಪದ್ಮರಾಗದ ವರಿ 
ಯೊಳೀ ಕತೆಯೊಳರಿದು ಪೇಳ್ವುದು (ರತ್ಶಶಾ- ೦೪-೪)- 

ಪ್ರಾಕಿನ ಬಾಕಿ -ಹಳೆಯ ಬಾಕಿ; ಬಹಳ ಹಿಂದಿನ ಸಾಲ : ಕೊನೆಗೆ 

ಪ್ರಾಕಿನ ಬಾಕಿ ಹಣ ಖಂಡಣೆ ಸಹಾ ೩ ಲಕ್ಷರೂಪಾಯಿ ಮೇಲೆ ಚುಕಾಯಿಸಿ 
(ಹೈದಕೆ. ೪೩). ಪ್ರಾಕಿನವ - ಹಿಂದಿನ ಕಾಲದವನು ; ಪುರಾತನ 
ವ್ಯಕ್ತಿ : ನವ್ಮೂ ಎಳಚಿತ್ತಾಯರು ಹೇಳಿದರು--ನೀನು ಈ ಊರಿಗೇನೆ 
ಪ್ರಾಕಿನವನೆಂದು; ವಯಸ್ಸಾದವನೆಂದು (8ಗುಳ. ೯೪8). [ ಸಂ. ಪ್ರಾಚಿ] 

ಪ್ರಾಕ್ಕು. ಪ್ರಾಕ್ಕ್ಯು (ಅ). ಹಿಂದೆ; ಮೊದಲು: ಯಿದಕ್ಕೆ ನೀಉ ಪ್ರಾಕು 
ಕೊಡುವ ಗುತ್ತಿಗೆ ರೊಕ್ಕ ಬಿಟ್ಟಿ ಬಿರಾಡು ಕ್ರಯಾದಾಯ » ೫ » ವೆಚ್ಚ 
ಬಿರಾಡ ಗಉಡ ಸೇನಬೋವ ಆಯಗಾಅರಿಗೆ ಕೊಡುವ ಉಪ್ಪು ಸಹಾ ಎನಿಸಿ 
ಸರ್ವವತಾನ್ಮದ ಶಿಲಾಶಾಸನ (ಎಳ. ೩1, ಮೊಳಕಾ. ೮-೦೦; 1553); ಎಅದಿಮ್ಮ 
ರಾಜಯ್ಯಗೆ ಪುಣ್ಯವಾಗಬೇಕೆನ್ಹು ಪ್ರಾಕು ತೆಜುವ ರೊಕವನೂ ಸರ್ವ 
ಮಾನವಾಗಿ ಬಿಟೆಉ (ಎಕ. ೩1. ಹಿಂಯೂ. 90-0೬; 1556 ?); ಪ್ರಾಕು 
ರೈತರು ಮಾಡಿದ್ದ ಭೂಮಿಯಲ್ಲಿ ಪೌತಿ ಪರಾರಿ ಆದವರೆ ಪಾಳು 


ಭೂಮಿಯು . . . ಸಾಗುವಳಿ ಮಾಡಬೇಕು (ಮಹಾವಂ- 11, ೬೦). 
ಪ್ರಾಕ್ಯ್ಯು. 

ಪ್ರಾಕ್ಕು ಮುತ್ತೆಯ್ದೆ ಎ ಹಿಂದೆ ಮುತ್ತೆ ಅದೆಯಾಗಿದ್ದವಳು ; 
ವಿಧವೆ : (೪. [=< ಸಂ. ಪ್ರಾಕ್‌] 


ಪ್ರಾಕುಪ್ರಮಾಣ (ನಾ). ಪುರಾತನಕಾಲದ ಪ್ರಮಾಣ : ಗುತ್ತಿ ಗೆಪ್ರಾಕು 
ಪ್ರಮಾಣನು ... ಸೋಮೇಶ್ವರದೇವರ ಭಂಡಾರಕ್ಕೆ ಮಾಸಗದಿಯಾಗಿ 
ಸಲಿಸುವಿರಿ (ಮ್ಮ ಆಂ. ೦೪೪೬. ೨೪-೦೩; 1530). [ಪ್ರಾಕ್ಕು-ಪ್ರಮಾಣ] 


ಪ್ರಾಕೃತ 


ಪ್ರಾಕೃತ (ಗು). ೧. ನೈಸರ್ಗಿಕವಾದ; ಸಹಜವಾದ: ಮೊದಲು ಸ್ಟ್ರೀಯು 
ಯಾವ ಸೌಂದರ್ಯದಿಂದ ಸೃಬ್ಬಕರ್ತನಿಂದ ಸೃಷ್ಟಳಾಗಿ ಈಚೆಗೆ ಬಂದಳೋ 
ಅಂತಹ ಪ್ರಾಕೃತ ಗಂಭೀರಸೌಂದರ್ಯದ ಸ್ತ್ರೀಯನ್ನು ನೀವು. ನೋಡಬೇಕು 
(ಯಲೆ. ೨೭೩); ಪ್ರಾಕೃತಘಟನೆಗಳ್ಲಿ ಪ್ರಕೃತಿಕಾರಣದಂತೆ ದೇವಕಾರಣ 
ಮಿರ್ಪದೆಂದು ಗುರು ಕಲಿಸಿದನ್‌ ನನಗೆ (ಶ್ರೀರಾಮಾ, ೩೬-೪೪): ವಿ. 
ಸಾಮಾನ್ಯವಾದ ; ಸಾಧಾರಣವಾದ. ೩. ಒರಟಾದ ; ಅಸಂಸ್ಕೃತ 
ವಾದ ; ಅಸಭ್ಯವಾದ. (ನಾ). ೪. ಸಾಮಾನ್ಯವಾದಂದು ; ಸಾಧೂ 
ರಣವಾದುದಂ : ಈಕೆಯ ರೂಪಿನ ಪರಿಯಂ ಕೋಕನದಜನಂದು 
ಕಂಡೊಡಂಶಾ ಗೌರೀ ಶ್ರೀಕಾಂತೆಯರಾಕೃತಿಯಂ ಪ್ರಾಕೃತಮೆನೆ ಮಾಡನೆನಿಸಿ 
ರುಕ್ಮಿಣಿಯೆಸೆಗುಂ (8ಗರ- ೦೦-೪೪). ೫. ಸಾಮಾನ್ಮನಾದವನು ; 
ನಾಡಾಡಿ; ಪಾಮರ: ಪಂ,ಕೃತನಲ್ಲೀೀ ದಶರಥಾಗ್ರತನೂಭವಂ 
(ಶಂರಾಮಾ. ೩-೬೨); ಅರಿಯನೀ ಲಕ್ಷ್ಮಣನು ಮಾಯಾನಿರುಗೆಯಾಕೃತಿಯಾದ 
ಸೀತೆಯ ತೆರನ ವಂಚಿಪೆನೀತನನು ಪ್ರಾಕೃತನ ತೆರದಂತೆ (೪ರಾರೂ. ೩-6-೨); 
ನೀನು ಭಾವಿಸುವನಿತ್ತು ಗಾಲವನು ಪ್ರಾಕೃತನೆ? (ಕಂಠ್ರಸ. 0೩). ಓ- 
ಪ ್ರೈಕೃತಿತತ್ತ ವಾದಿ ; ನಿಸರ್ಗವಾದಿ: ಶಾಸ್ತ್ರವನ್ನು ನಂಬದೆ ಕೇವಲ 
ಜಗತ್ತನ್ನು ನೋಡಿ ಸಿದ್ಧಾಂತಗಳನ್ನು ಕಲ್ಪಿಸತಕ್ಕ ಪ್ರಾಕೃತರು ಮತ್ತು 
ಚಾರ್ವಾಕರು ನಾಲ್ಕು ತತ್ವಗಳನ್ನು ಮಾತ್ರ ನಂಬುತ್ತಾರೆ (ಜೀವಾತ್ಮ. 
೦೭). ೭. ಯಾಗದ ಪಶು; ಯಜ್ಞಪಶು ; “ಯಾಗಕೆಯ್ದಿರ್ದ 
ಪಶುವು ಪ್ರಾಕೃತವೆನಿಕು”. (ಕುಂಗಳಾ. ೬೭-09). ೮. ಆರ್ಯಭಾಷಾ 
ವರ್ಗದ ಪ್ರಾಚೀನಭಾರತದ ದೇಶಭಾಷೆಗಳು ಮತ್ತು ಆ 
ಭಾಷೆಗಳಲ್ಲಿ ಯಾವುದಾದರೊಂದಂ : ಸಂಸ್ಕೃತಂ ಪ್ರಾಕೃತಂ 
ಅಪಭ್ರಂಶಿಕಂ ವೈಶಾಚೀಮೆಂಬ ಮೂಯಿವರೆ ಭಾಷೆಗಳೊಳ್‌ ಪುಟ್ಟುವುವೆಲ್ಲಂ 
ಸರ್ವವಿಷಯಭಾಷಾೂಜಾತಿಗಳಕ್ಯೂಂ (ಛಂರೋಂಬು- ೦-೪೬ ವ); ಸಂಸ್ಕೃತ 
ಪ್ರಾಕೃತ ಅಪಭ್ರಂಶ ಪೈಶಾಚಿಕಾದಿ ಭಾಷಾಭೇದದಿಂ ಪೇಳ್ವ ಲಾಕ್ಷಣಿಕರಪ್ಪ 
ಕವೀಶ್ವರರಿಂ (೧ನ. 060). ೯. ಕ್ಷುಂದ್ರಮಂತ್ರಗಳಲ್ಲಿ ಒಂದು ಬಗೆ : 
ದ್ರಾವಿಡ, ವೈಕೃತ, ಪ್ರಾಕೃತ ಇತ್ಯಾದಿ ಕ್ಷುದ್ರಮಂತ್ರಂಗಳಂ .. 

ತಿಳಿದಿರಲಕ್ಕುಂ (ಏನೀಕ- 0). ೧೦. ನಿತ್ಯ, ನೈಮಿತ್ತಿಕ, ಪ್ರಾಕೃತ 
ಮತ್ತು ಆತ್ಮಂತಿಕಗಳೆಂಬ ನಾಲ್ಕುವಿಧ ಪ್ರಳಯಗಳಲ್ಲಿ ಒಂದು; 
ಪ್ರಕೃತಿಯ ನಾಶರೂಪವಾದ ಪ್ರಳಯ : ಪ್ರಲಯವು, 
ಪ್ರಾಕೃತ, ನೈಮಿತ್ತಿಕ ಆತ್ಮಂತಿಕ ಎಂದು ನಾಲ್ಕು ವಿಧ. . 

ಪ್ರಲಯವೆಂದರೆ ಪ್ರಕೃಶಿಯೆಂಬ ಮಾಯೆಯಲ್ಲಿ ಬ್ರಹ್ಮನೊಡನೆ ಬ್ರಹ್ಮಾಂಡ 
ವಿನಾಶ (ಹಿಂರ&ಾ- ೦೯೭). ೧೦೧. [ಯೋಗ]ಪ್ರಾಣಾಯಾಮದ ಪ್ರಾಕೃತ. 
ವೈಕೃತ. ಕೇವಲಕುಂಭಕಗಳೆಂಬ ಮೂರು ಪ್ರಕಾರಗಳಲ್ಲಿ ಒಂದು : 
ಪ್ರಾಕೃತ ವೈಕೃತಮಾದ ದ್ವಿವಿಧರೇಚಕ ಪೂರಕ ಕುಂಭಕ ಉತ್ಕರ್ಷ ಅಪಕರ್ಷ 
ಶೂನ್ಯ ಉತ್ಕಾ )ಂತಿ ಎಂಬ ಸಪ್ತ ಪ್ರಾಣಾಯಾಮಲಕ್ಷಣಂಗಳಂ (ವೇಳ, 
04೩); ಪ್ರಾಕೃತಪ್ರ್ರಾಣಾಯಾಮವೆಂದು ವೈಕೃತಪ್ಪಾ,ಣಾಯಾಮವೆಂದು ಆ 
ಎರಡಟುಂ ಪೊಜತಾದ ಕೇವಲಕುಂಭಕವೆಂದು ಮೂಜು ಪ್ರಕಾರವಾಗಿ 
ರ್ಪದದೆಂತೆನೆ ದಿನವೊಂದಕ್ಕೆ ಇಪ್ಪತ್ತೊಂದುಸಾವಿರದ ಆಜುನೂಚಜುಿ ಹಂಸ 
ಹಂಸವೆದುಚ್ಮರಿಸುವ ಅಹಂಕಾರಾತ್ಮಕವಾದ ಜೀವಜಪವೇ ಪ್ರಾಕೃತ 
ಪ್ರಾಣಾಯಾವಮವೆನಿಸುವುದು  (6ಏಂಡೇ. ೨೦೭೬-೩೪). ೧೨. [ನಾಟ್ಯ] 
ಕಣ್ಣುಗುಡ್ಡೆಯ ಒಂಬತ್ತು ಎಧವಾದ ಚಲನೆಗಳಲ್ಲಿ ಒಂದು ; 
ಕಣ್ಣುಗುಡ್ಡೆಯ ಸ್ವಾಭಾವಿಕಚಲನೆ ; P “ಆಲಿಗಳು ಸ್ವಭಾವ 
ವಾಗಿರಂವುದು . . . ಪ್ರಾಕೃತವನ್ನಿ ಅದ್ಭುತರಸ ಮಂತ್ರ 
ಆವೇಶಗಳಲ್ಲೂ ವಿನಿಯೋಗಿಸಬೇಕು” (೮ಾಸ್ಕಕೊ- ಗರ್ಮಾನುವಾದ. ೨೭೪); 
ಭ್ರಮಣ ವಲನಂ ಪಾತಂ . . . ಸಮುದ್ವ ತಂ "ನಿಷ್ಠಾ $)ಮಂ 
ಅಮಿತಪ್ರಾಕೃತಗಳಾಲಿಯೊಂಬತ್ತಕ್ಕುಂ (ಕಾಸ್ಕಕೆಂ. ೩-೩೪). [ಸಂ.] 


೬೧೧೩ 


ಪ್ರಾಕ್ಷನಶೋಧಕ 


ಪ್ರಾಕೃತಕಾವ್ಯ (ನಾ). ಪ್ರಾಕೃತಭಾಷೆಗಳಲ್ಲಿ ರಚಿತವಾಗಿರಂವ ಕಾವ, : 
ಆನಂದವರ್ಧನನ ಕಾಲದಲ್ಲಿ ಪ್ರಾಕೃತಕಾವ್ಕಕ್ಕೆ ಇನ್ನೊ ಹೆಚ್ಚಾದ ಮನ್ನಣೆ 
ಯಿಂತತ್ತ್ವ (ರೃಶ್ಯಾರೋ. ೫1 ಮುನ್ಮುಡಿ)- [ಸಂ.) 

ಪ್ರಾಕೃತಜನ (ನಾ). ಪಾವಂರೆಜನ ; ನಾಡಾಡಿಜನ: ವಲಂ ವಿಷಯಾಸಕ್ತಿ 
ಯೊಳಾಯಾಸೈಕನಿರತರಾಗಿರ್ವ್ಪ ಪ್ರಾಕೃತಜನಂಗಳ ಗಮನಮೇ ಸಮಸ್ತ 
ವೇದಿಗೆ ಹೃದಯಂಗಮಮಾಗದು (3ಊತಿಪು: ೪-೦೦೨5)- (ಸಂ.) 

ಪ್ರಾಕೃತಪುರುಷ (ನಾ). ಸಾಮಾನ್ಯಮನಂಷ್ಯ: ನಾಡಾಡಿ ; ಪಾಮರ: 
ಮೊಗಮಂ ನೋಡುತ್ತಮಿನಿಎರಿದು ಪರಾಭವಂ ಪ್ರಾಕೃತಪುರಂಷಂಗಂ 
ಕಾಪುರುಷಂಗಂ ಪೊತ್ತು ನಿಲ್ವುದರಿದು (ಕಾಂತಿತು. ೩-೬೬ ೮): [ಸಂ.] 

10 |ಪ್ರಾಕೃತಭಾಷೆ (ನಾ). ಇ ಪ್ರಾಕೃತ ೮ : ಪ್ರಾಕೃತಭಾಷೆಗೆ ಸಂಸ್ಕೃತವೇ 

ಮೂಲವಾಗಿ (ಪ್ರಕೃತಿಯಾಗಿ)ರುವುದು. ಇದು ಸಂಸ್ಕೃತದಿಂದ ಹುಟ್ಟಿದು 

ದೆಂದಾಗಲಿ, ಸಂಸ್ಕೃತದಿಂದ ಬಂದಿತೆಂದಾಗಲಿ ಈ 

ಭಾಷೆಗೆ ಪ್ರಾಕೃತಭಾಷೆಯೆಂದು ಹೆಸರು ಬಂದಿದೆ (ಕಾರರ. ೪೩). 

[ಸಂ. ಪ್ರಾಕೃತಭಾಷಾ] 

೩5|ಪ್ರಾಕೃತಾಸ್ತ್ರ (ನಾ). ಸಾಮಾನ್ಯವಾದ ಬಾಣ - ಅಸ್ತ್ರ: ಪ್ರಾಕೃತಾಸ್ತ್ರ 
ನಿಕರಂಗಳಿನಂತಾ ಭೀಕರರ್‌ ಕರಮೆ ಕಾದೆ ಬಟಾ್‌ಕೃಪ್ರಾಕೃತಾಸ್ತನಿಧಿಯಂ 
ತೆಗೆದಂ ಶೌರ್ಯಾಕರಂ ನೆಗಟ್ಟಿ ಮಾಗಧಭೂಪಂ (ಶೇಮಿಪು- ೦೨-೨೪೦). 

(ಸಂ.] 

ಪ್ರಾಕೃತಿಕ (ಗು). ಪ್ರಕೃತಿಗೆ ಸಂಬಂಧಿಸಿದ ; ಸ್ವಾಭಾವಿಕವಾದ ; 

ನೈಸರ್ಗಿಕವಾದ : ಘ್ರಾಣ ಮೊದಲಾದುವು ಪ್ರಕೃತಿಯಿಂದ ಸಿದ್ಧಿಸಿ 

ದುವು, ಇವಕ್ಕೆ ಪ್ರಾಕೃತಿಕ ಎಂದು ಹೆಸರು (ಕಾಕಕ. ೮೩೬) ; 

ಬೆಂಗೂರಿನ ಪ್ರಾ.ಕೃತಿಕಸ್ವರೂಪ ಅಂಥದು (ದಂಬತಾ. ೦). [ಸಂ.7] 

"ಪ್ರಾಕ್ಕುೂ' ನೋ. 

“ಪ್ರಾಕ್ಕು' ನೋ. 


ನಿತುಂ ನೆಲಸಿದವು ಸಕಲವಿದ್ಯಾನಿಧಿಯೊಳ್‌ (ಆಕ್ರ- ೩-೬೮); ವ್ರಾಕ್ತನಪುಣ್ಕ 
ಪ್ರಾಪ್ತಿಯಿಂದಾ ಬಯಕೆ ಸಮನಿಕುಂ ಚಿಂತೆವೇಡಂ (ರುಣಕ್ಳಿ: ೪-೨೪); ಮನ 
ದೊಳೆನಗೀಶ ಮತ್ತಾ ಕ್ರನಜನ್ಮಾವಳಿಯನೆಯ್ಲೊ ಕೇಳ್ವಟ್ತಿ ಕರಂ ಜನಿಯಿಸಿ 
ದಪುದು (ಕಂದ್ರತ್ಯ- ೩-6). (ನಾ). ೨. ಅತಿ ಹಿಂದಿನ ಕಾಲ; ಪೂರ್ವ 
ಕಾಲ: ವ್ಯಕ್ತವಾಗಿಹ ಶಬ್ದವುದಿಸದು ಪ್ರಾಕ್ತನದ ಜನ್ಮದಲಿ ಪಣ್ಮದ 
ಶಕ್ತಿಯಿಲ್ಲದರಿವುದಕಾರ್ಯವು. ದುರ್ಲಕ್ಷ್ಯವೆಂದೆನಲುೂ (೧ನೇಳ. ೩-೩0); 
ಪ್ರಾಕ್ತನವೇ ಹೂತ ಹಾಗೆ ನೂತನವಿದು ರಯ್ಯವಮಾಗೆ (ಕರುಕ್ತಾ 
೪-೦). ಸ. ಹಿಂದಿನ ಕಾಲದ ವಿದ್ವಾಂಸ: ವರ್ಗದಕ್ಕ ರಂಗಳ್‌ ನಾಲ್ಕುಂ 
ಇಂತಮಿರೆ ವೇಟ್ಮಿ ತಾಣದೊಳಂತಕ್ಕುಂ ಪ್ರಾಕ್ತನೋಕ್ಕವರ್ಗಪ್ರಾಸಂ 
(ಛಂರೋಂು- ೦-೪೬ 680)..೪ಿ. ಹಣೆಯ ಬರೆಹ ; ಎಧಿ; ಅದೃಷ್ಟ.: 
ಪ್ರಾಕ್ತನದಲ್ಲಿ ಸುಖವನ್ನು ನೋಡದೆ ಕಷ್ಟವನ್ನೇ ಅನುಭವಿಸಬೇಕೆಂದಿದ್ದರೆ 
ಅದಕ್ಕೆ ನಾನಾದರೂ ಏನು ಮಾಡಲಿ? (ಶರಮೇ- ೦೩). [ಸಂ.7 
ಪ್ರಾಕ್ತನವಿಮರ್ಶಕ (ನಾ). ಪ್ರಾಚೀನಕಾಲದ ವಿಷಯವನ್ನು 
ಪರಿಶೀಲಿಸಂವವನಂ, -ಅಭ್ಯಾಸ ಮಾಡುವವನು : ಇದು ಕೃಷ್ಣಾ. 
ಗೋದಾವರೀನದಿಗಳ ನಡುವಣ ಆಂಧ್ರಶಿಲ್ಪಿಯೊಬ್ಬನ  ಕೈಕೆಲಸವೆಂದು. 
ಪ್ರಾಕ್ತನ ವಿಮರ್ಶಕರೆ ನಿರ್ಣಯ (ಕಾರ. ೩೩೯). [ಸಂ.7 
ಪ್ರಾಕ್ತನಶಾಸ್ತ್ರ (ನಾ). ಪ್ರಾಚೀನಅವಶೇಷಗಳ ಶೋಧನೆಗೆ: 
ಸಂಬಂಧಿಸಿದ ಶಾಸ್ತ್ರ: ಅವನು ಅಭ್ಯಾಸಕ್ಕೆ ಪ್ರಾ ಕ್ತನಶಾಸ್ತ್ರವನ್ನು ಮುಖ್ಯ 
ವಿಷಯವಾಗಿ ಆರಿಸಿಕೊಂಡನು (ಕೂ9)- [ಸಂ.] 
45 |ಪ್ರಾಕ್ತನೆಶೋಧಕ (ನಾ). ಪ್ರಾಚೀನಅವಶೇಷಗಳನ್ನು ಶೋಧಿಸುವವನಂ: 
ಪ್ರಾಕ್ತನಶೋಧಕನ ಕೆಲಸ ಬಹಳ ಕಷ್ಟಕರವಾದುದು (ಕೊತ). (ಸಂ.] 


LW 


ಪ್ರಾಕ್ತನಶೋಧನೆ 


ಪ್ರಾಕ್ತನಶೋಧನೆ (ನಾ). ಪ್ರಾಚೀನ ಅವಶೇಷಗಳನ್ನು ಅನ್ವೇಷಿಸು 
ವುದು : ರಾಷ್ಟ್ರೀಯಮಹತ್ತ್ವವುಳ್ಳವೆಂದು ಸಂಸತ್ತಿನಿಂದ ಎಧಿದ್ವಾರಾ 
ಘೋಷಿತವಾದ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು 
ಅಭಿಲೇಖಗಳು ಮತ್ತು ಪ್ರಾಕ್ತನಶೋಧನೆಯ ನಿವೇಶನಗಳು ಮತ್ತು 
ಅವಶೇಷಗಳು (ಕಾ೦೨ನ. ೨೮೪): (ಸಂ.] 

ಪ್ರಾಕ್ಟ ೨ಣೀತ (ನಾ) ಐದು ಬಗೆಯ ಭಿಕ್ಷೆಗಳಲ್ಲಿ ಒಂದು ; ತಂಗಳು : 
ಮಾಧೂ (ಧು 3 ಕರ ಅಸಂಕ್ಣುಪ್ತ ಪ್ರಾಕ್ಟ ೨ಣೀ [88590-ಣಿ]ತ ಅಯಾಚಿತ 
ತಾತ್ಕಾಲಿಕವೆಂಬ ಪಂಚೆವಿಧಭಿಕ್ಷಂಗಳನಾದೊಡಂ . . - ಭೋಜನಗೈದು 
(ಏವೇಕ- ೦೨6). [ಸಂ.7 

ಪ್ರಾಗಲ್ಪ , (ನಾ). ೧. ದಿಟ್ಟತನ ; ಧೈರ್ಯ : ಅಕರೋರಶಿರೀಷಪುಷ್ಪ 
ಸುಕುಮಾರಪ್ರಕೃತಿಯಪ್ಪ ನಾರೀಜನಕೆ ಪ್ರಾಗಲ್ಭ್ಫ್ಯಂ ದೊರೆಕೊಳ್ಳು 
ವ್ರದಲ್ಲ (ಇರಂಉ- ೩೦೩). ವಿ. ಜಂಬ; ಹೆಮ್ಮೆ ; ' ಅಹಂಕಾರ. 
೩. ಪ್ರಾವೀಣ್ಯ ; ನಿಪುಣತೆ ; ಕೌಶಲ : ಸುಹೃದ್ಧಲಕಂ ಮಾರ್ವಲಕಂ 
ಗುಣಾರ್ಣವ ಶರಪ್ರಾಗಲ್ಪ ೪ಮಂ ತೋಟುವಂ (ಶಂಶಥಾ- ೩-೩೩) ; ಚಿತ್ರಕನ 
ಚಿತ್ರವಿದ್ಧ್ಮಾಪ್ರಾಗಲ್ಬ ಮಂ ಪ್ರತ್ಯೇಕಮವಳೋಕಿಸಿ (ಮಳಫು. 3-೪೩); ಹೀಗೆ 
ಉಚಿತವಾದ ಪದಮೈತ್ರಿಯಿಂದಲೂ ರೀಶಿಯಿಂದಲೂ ಚಿಂತನೆಯ 
ಪ್ರಾಗಲ್ಭ್ಯದಿಂದಲೂ ನವ್ಯರಸಸ್ಯಂದಿಯಾದ ಭಾವನೆ (ಕಾತ್ಕಳು. 9೬). 
೪. ಪ್ರವೀಣ; ನಿಪುಣ: ಅಪ್ರತಿಹತಪ್ರಾಗಲೃ ರೀಗಳ್‌ ಪೃಧಾಸುತರ್‌ 
(ತಂಶಣ. 6-6೭), [ಹಂ.7 

ಪ್ರಾಗವಸ್ಥೆ (ನಾ). ಹಿಂದಿನ ಸ್ಥಿತಿ; ಪೂರ್ವದ ಅವಸ್ಥೆ : ಪ್ರಧಾನವೂ 
ಜಗತ್ತಿನ ಪ್ರಾಗವಸ್ಥಿ ಅತ್ಯಾಕೃತವೂ ಪ್ರಾಗವಸ್ಥೆ (ಬ್ರಹ್ಮಾ. ೩೬೦). 

(ಸಂ. ಪ್ರಗವಸ್ಥಾ] 

ಪ್ರಾಗೈತಿಹಾಸಿಕ (ಗು). ಇತಿಹಾಸಕ್ಕೂ ಪೂರ್ವಕಾಲದ : ಜನಪದ 
ಸಾಹಿತ್ಯವು ಪ್ರಾಗೈತಿಹಾಸಿಕಜೀವನದ ಪರಂಪರಾಗತಸಂಗತಿಯಾಗಿದೆ 
(ಕನ್ನಕಾ. 17, ಶ್ರಸ್ತಾನನ) ; ಆಗ ಹಳೆಗಾಲದ ಪ್ರಾಗೈತಿಹಾಸಿಕಜನರ ಪರಿ 
ಶೀಲನೆಯೂ,. - . ಅಗತ್ಯವಾಗಿ ಕಂಡು ಬಂತು (ತುಳುವಾ: ೪). [ಸಂ.] 

ಪ್ರಾಗ್ತನ್ಮ (ನಾ). ಹಿಂದಿನ ಹುಟ್ಟೂ; ಪೂರ್ವಜನ್ಮ: : ಪ್ರಾಗ್ದನ್ಮಕಥಾ 
ವಳಿಯೆಲ್ಲಮಂ ಬಗೆದು ನೋವೆನಗಾದುದು (6೦ಫುಿ: ೩-೩4) ; ಮಿಗೆ 
ಮತಂಗನು ಮತ್ತೆ ಪ್ರಾಗ್ಮನ್ಮಗಳ ಕರ್ಮವಿಶೇಷದಿಂದಾಕೆಗಳನ್ನುಳ್ಳವ 
ತಿಳಿವ ತಿರ್ಯಗ್ಮಾ ತಿಭಾಷೆಗಳ (ತಿಮ್ಮಕ- ೨-8). [ಸಂ.] 

ಪ್ರಾಗೃವ (ನಾ). ೧. ವೂಡಲಲ್ಲಿ ಹುಟ್ಟಿದುದು ; ಪೂರ್ವದಲ್ಲಿ 
ಅವತರಿಸಿದಂದು : “ ಪ್ರಾಚೀನಂ, ಪ್ರಾಗೃಮ-ಮೂಡಲಲ್ಲಿ ಹುಟ್ಟಿದ್ದು” 
(ಸಿಠ್ಕಾಂತಿ. ೨೬). ವಿ. ಹಿಂದಿನ ಜನ್ಮ,-ಹುಟ್ಟು. [ಸಂ.) 

ಪ್ರಾಗ್ಭಾರತೀಯ (ಗು). ಭಾರತದ ಚರಿತ್ರೆಗೆ ಹಿಂದಿನ: ಹರಪ್ಪ 
ಸಂಸ್ಕೃತಿ ಅಥವಾ ಪ್ರಾಗ್ಭಾರತೀಯಸಂಸ್ಕೃ, ತಿ (ಪ್ರೋಟೋ-ಇಂಡಿಕ್‌) 
ಆಕಸ್ಮಿಕವಾಗಿ ಬೆಳಕಿಗೆ ಬಂದಿತು (ಕಾಕರ. ೯). (ಸಂ.] 

ಪ್ರಾಗ್ರ (ಗು). ೧. ಎತ್ತರವಾದ ; ಉನ್ನತವಾದ. (ನಾ). ೨. ತುತ್ತ 
ತುದಿ. ೩. ಮುಖ್ಯನಾದವನಂ; ಪ್ರಮಂಖ : ಉಗ್ರತಪದಿ:ದೆಯತುಳ 
ಸಮಗ್ರೆ ಯನಭವಂಗೆ ವಧುವೆನಿಷ್ಟಳನಾನವೃಗ್ರದೆ ಪಡೆವೆಂ ಕುಧರಪ್ರಾಗ್ರನೆ 


ಕಳಿಪೆಂದು ಮೇನೆ ನುಡಿವವಸರದೊಳ್‌ (ಗಿಂಕ- ೩-6). [ಸಂ.] 
ಪ್ರಾಗ್ರೂಪ (ನಾ). ೧. ಹಿಂದಿನ ಆಕಾರ; ಪೂರ್ವರೂಪ. ೨. ರೋಗವು 


ವ್ಯಕ್ತವಾಗುವ ಮೊದಲು ತೋರುವ ರೋಗಲಕ್ಷಣ: ಪ್ರಾಗ್ರೂಪ 
ವೆಂಬುದು ರೋಗ ಹುಟ್ಟುವ ಮೊದಲೇ ಅವ್ಕಕ್ತವಾವ ಲಕ್ಷಣ 
(ನೈರ್ಯಸಾ- 7. ೨೩): ಪ್ರಾಗ್ರೂಪ ಎಂದರೆ ರೋಗ ಹುಟ್ಟುವುದಕ್ಕೆ 
ಮೊದಲೇ ಉಂಟಾದ ಅವ್ಕಕ್ತವಾದ ರೋಗಲಕ್ಷಣ (ಸಕನ್ಕಿ. ೨೦). [ಸಂ.7 
ಪ್ರಾಗ್ವಂಶ (ನಾ). ಹೋಮದ್ರವೃವಿರುವ ಗೃಹಕ್ಕೆ ಪೂರ್ವಭಾಗದಲ್ಲಿ 


೬೧೧೪ 


20 


26 


ಪ್ರೂಟೀನ 


ರುವ, ಯಜಮಾನ ಮತ್ತು ಯಂತ್ತಿ ಿಕ್ಕುಗಳು ಇರುವ ಗೃಹ; 
ಯಜ್ಞಶಾಲೆಯ ಒಂದು ಭಾಗ: “ಪ್ರಾಗ್ವಂಶಃ ... ಪವಿಸ್ಸೆಂಬ 
ಹೋಮದ್ರ ವೃವಿರುವ ಮನೆಗಿಂತಲೂ ಮೂಡಲಲ್ಲಿ ಯಜಮಾನ 
ಮುಂತಾದವರಿಗಿರುವುದಕ್ಕೆ ನಿರ್ಮಿಸಿದ ಮನೆಗೆ ಹೆಸರು (ಸಿರ್ಮಾಂಶಿ- 
೨೦೩) ; ಮಯಂ ವಿಸ್ಮಯಮಾಗೆ ಮಾಡಿದ ಸಭಾವಿಸ್ತಾರಮಂ ಬ 
ಯಾಗದೇವ ಯಜನಪ್ರಾ ಗ್ವಂಶಪಶ್ನೀವಿಚಿತ್ರ ಮಹಾಶಾಲೆಗಳಂ (೩ಗ- 
೦೬-೬) ; ಈ ಜನವಳಯದೊಳು ವಶ್ರಗ್ವಂಶದಲಿ ಪರಿಮಿಳಿತವಾಯ್ತೂ 
ಸದಸ್ಯ ಬುತ್ತಿ ಜರ ವಿಧಾನದಲಿ (ಕಣಸ- ೭-೩೦). [No] 
ಪ್ರಾ ಗ್ವಾಸನೆ (ನಾ). ಹಿಂದಿನ ಜನ್ಮದ ಸ್ವಭಾವಗಳ ತೋರಿಕೆ: 
ಮತ್ತೆ ಪ್ರಾಗ್ವಾಸನೆಯ ಪೆಸರಿನ ಸುತ್ತುವಳ್ಳಿ ಕೈಯ ಮೆಟ್ಟಿರದೆ ಮೈವತ್ತಶಿಹ 
ಸಂಕಲ್ಪ ಚಿಗುರಿಗೆ ಜುಟ ಸಿ ತಗಲಿಸದೇ (ಗಗಳಾ. 0೬-೧೪). 
[ಸಂ. ಪ್ರಾಗ್ವಾಸನಾ] 
ಪ್ರಾಗ್ಗೈಭವ (ನಾ). ಹಿಂದಿನ ಕಾಲದ ವೈಭವ : ಪುಟಿಯುತ್ತಿದೆ 
ಪಾಷುಣಾದಿ ಪ್ರಾಗ್ಮೈ ಭವ ಜೀವ (ಕೆರುಕ್ರಾ- ೭೦-೦ಂ)" [೫0.7 
ಪ್ರಾಘಾರ(ನಾ). ೧. ಸೋರುವಿಕೆ; ಒಸರುವಿಕೆ: “ಕ್ಕೊ ತಃ, ಪ್ರಾಘಾರಃ 
-.೨ ಸೋರಿಹೋಗುವಿಕೆ, ಸೋರುವಿಕೆ” (ಸಂ. ೩೪). ೨. ಹೋಮ 
ದಲ್ಲಿ ಅಗ್ನಿಗೆ ಮಾಡುವ ಆಜ್ಯಾಹುತಿ. [ಸಂ-7 
ಪ್ರಾಘುಣಕ (ನಾ). ಆಮಂತ್ರಣವನ್ನು ಪಡೆದು ಅಥವಾ ಪಡೆಯದೆ 
ಮನೆಗೆ ಬರುವ ಗೌರವಸ್ಥ ; ಅತಿಥಿ ಅಥವಾ ಅಭ್ಯಾಗತ : “ ಅತಿಥಿ 
ಯಾಗಂತು ಪ್ರಾಘುಣಕನೆನೆ ಬಿರ್ದಿನಂ” (ನಗಣ. ೭೦-೦೩). . (ಸಂ.] 
ಪ್ರಾಜ್ಮುಖ (ಗು). ೧. ಪೂರ್ವದಿಕ್ಕಿಗೆ ಮುಖ ಮಾಡಿಕೊಂಡಿರುವ; 
ಪೂರ್ವಾಭಿಮಂಖವಾದ : ಮಹಾಪಥಗಮನವುಪವಾಸವ್ರ ತವ ಪಿಡಿದ 
ಮಲಚರಿತರು ಮನವ ಬಲಿದಿಹ ಗಾಢಧೈರ್ಯದಲಿ ಅಮರಶೈವಲನೀತಟಕೆ 
ನಿರ್ಗಮಿಸಿ ಪ್ರಾಜ್ಮುಖವರ್ತನದಿನುತ್ತಮುವೆನಿಪ ನಿಜಯೋಗಬಲದಲಿ 
ನಡೆದರಲ್ಲಿಂದ (ಕಿಮ್ಮಮ- 0-೫೬). (ನಾ). ೨. ಪೂರ್ವಾಭಿಮುಖ 
ವಾಗಿರುವುದು : ಮುನ್ನಮೆ ನಿಅಸಿದ ಮಣಿಖಚಿತೋನ್ನ ತಹರಿಪೀಠ 
ದೋಳ್‌ ಜಗತ್ಚತಿಯ ಮಾನೋನ್ನತನಂ ಪ್ರಾಜ್ಮುಖದಿಂದುನ್ನತಸುರಮಾಲಿ 
ಲುಲಿತಾಂಭ್ರಿದ್ವಯನಂ ಇರಿಸಿ (ಆ೦ಫ್ರು- 6-೬೮). [ಸೆಂ.] 
ಪ್ರಾಚಾರ್ಯ (ನಾ). ಮುಖ್ಯ ಉಪಾಧ್ಯಾಯ; ಪ್ರಮುಖ ಗುರು: 
ಹೆಂಜೇರುಪಟ್ಟಣ ಒಂದು ಮಹಾಘಟಿಕಾಸ್ಲಾ ನವಾಗಿತ್ತು 0 
ಅನಂತಶಿವದೇವರು ಎಂಬ ಗುರು ಅದರ ಪ್ರಾಚಾರ್ಯರಾಗಿದ ರು 
(ನೊಳಂಬ. ೬೭): ಪ್ರಾಚಾರ್ಯ ಪರಾಂಜಪೆಯವರ ಕಡೆಗೆ ಹೋದಾಗ 
ಅವನ ವಿಷಯವನ್ನೆಲ್ಲ ಜ್ಞಾಪಕಕ್ಕೆ ತಂದುಕೊಂಡು ಅವರು ನರಹರಿಗೆ 
ನಗುತ್ತ ನುಡಿದಿದ್ದರು (ಸಮರ. ೦೨೨೪). [ಸಂ.] 
ಪ್ರಾಚಿಕೆ (ನಾ). ೧. ಒಂದು ಬಗೆಯ ಪಕ್ಷಿ: ಗಿಡುಗ; ಡೇಗೆ : “ ಪ್ರಾಚಿಕೆ 
ವಿಷಮಶ್ರೀಡನೆಂ ಶೇನಮೆನೆ ಗಿಡುಗನಕ್ಕುಂ ” (ಮಂಗಣ. ೩೨-9). 
೨. ಕಾಡುನೊಣ. ೩. ಸೊಳ್ಳೆ. [ಸಂ. ಪ್ರಾಚಿಕಾ] 
ಪ್ರಾಚೀನ (ಗು). ೧. ಪೂರ್ವದಿಕ್ಕಿನಲ್ಲಿರುವ. ೨. ಹಳೆಯ; ಹಿಂದಿನ; 
ಪುರಾತನಕ್ಷೂಲದ : ಸತ್ಯಕ್ಕೇ ಅಂತಿಮವಿಜಯ ಸುನಿಶ್ಚಿತ . 
ಎಂದು ಪ್ರಾಚೇನಮುನಿಪುಂಗವರು ಹೇಳಿದರು (6ರ. ೩); ಪ್ರಾಚೀನ 
ಆಸ್ಟ್ರೇಲಿಯನರೇ ಭಾರತದ ಮೂಲನಿವಾಸಿಗಳೆನ್ನಬಹುದು (ರಾ 0೦. ೨೪). 
(ನಾ). ೩. ಹಳೆಯುದು; ಪುರಾತನವಾದುದಂ : ದಕ್ಷಿಣಭಾರತದಲ್ಲಿ 
ಚಿತ್ರಕಲೆ ಸಾಕಷ್ಟು ಪ್ರಾಚೀನವಾದುದೇ ಆಗಿದೆ (ಕಾರರ. ೩೨೭); `ವಿ೦ಧ್ಯಗಿರಿ' 
ಎಂಬ ಹೆಸರು ಎಷ್ಟು ಪ್ರಾಚೀನವೋ ತಿಳಿಯದು (ಸಂಶೋತ- ೬೭). 
೪. ಮೂಡಲಿಗೆ ಸೇರಿದುದು; ಪೂರ್ವಕ್ಕೆ ಸಂಬಂಧಿಸಿದುದು : 
“ಪ್ರಾಚೀನಂ, ಪ್ರಾಕ್‌-ಈ ೨ ಮೂಡಲುದುದು"' (ಹರಾಯು. ೦೭-೧೦೩). 


ಶ್ರಾಚೀನಕರ್ಮ 


೫. - ಪ್ರಾಚೀನಕರ್ಮ : ನಮ್ಮ ಪ್ರಾಚೀನಕ್ಕೆ ಯಾರು ಹೊಣೆ ರಂಗಮ್ಮ 
(ಕಾಯಿಕೆ. 0೦೭) ; ಹೇಗೆ ಪ್ರಾಚೀನದಲ್ಲಿ ಬರೆದಿದೆ ಹಾಗೆ ಇರಬೇಕು 
ಸಂಸಾರದಲ್ಲಿ (ತೇಶುಳೂ. «ಬ). ೬. ಪ್ರಾಚೇನಾವೀತ : “ಜನ್ನಿವಾರವ 
ನೆಡಂದೊಡಲು ಪ್ರಾಚೀನಂ” (ಕುಂಗರಾ. ೬8-6). ವಿ. ಬೇಲಿ; ಗೋಡೆ; 
ಪೌಳಿ: “ಪ್ರಾಚೀನಂ . .. ಊರ ಸುತ್ತಲೂ ಹಾಕಿರುವ ಬೇಲೀ 
ಮುಂತಾದ ತಡೆಗಳ ಹೆಸರುಗಳು” (ಸರ್ಮಾಂಕಿ, ೪). ೮. ಹಳಬ; 
ಮುದುಕ; ವೃದ್ಧ : ಅವರಲ್ಲೊಬ್ಬ ವೃದ್ಧನೂ ಒಬ್ಬು ಯುವಕನೂ 
- ಎಚ್ಚರವಾಗಿದ್ದರು. ಪ್ರಾಚೀನನು ಯುವಾಪುರುಷನ ಸಂಗಡ 
ಮಾತಾಡುತ್ತಿದ್ದನು (೪ಕೂ- 0). "ಅರ್ವಾಚೀನ' ಪರಾ. [ಸಂ.] 
ಪ್ರಾಚೀನಕರ್ಮ (ನಾ). ಪೂರ್ವಜನ್ಮಗಳಲ್ಲಿ ಮಾಡಿದ ಪಾಪಕರ್ಮ 
ಮತ್ತು ಅದರ ಫಲ : ಪ್ರಾಚೀನಕರ್ಮವು ಬಿಡಲರಿಯದು (ಪುರಂದ. 
೪-೦೭ ಶಂ). (ಸಂ. ಪ್ರಾಚೀನಕರ್ಮನ*] 
ಹ್ರಾಚೀನಕಾಲ (ನಾ). ಹಿಂದಿನ ಕಾಲ: ನಮ್ಮ ದೇಶದಲ್ಲಿ ಬಹಳ 
ಪ್ರಾಚೀನಕಾಲದಿಂದ ಅರಳಿಯ ನೂತು ಬಟ್ಟೆಗಳನ್ನು ಮಾಡುವ ರೀತಿಯು 
ಜನರಿಗೆ ಗೊತ್ತುಂಟು (ಕುಂಂಯಿ, ೪-೨೪), ಈ ಸಾಹಿತ್ಯದ ಸಮಗ್ರವಾದ 
ಇತಿಹಾಸವನ್ನು ಪ್ರಾಚೀನಕಾಲದ ಯಾರೂ ಬರೆಯಲಿಲ್ಲ (60ಕಾ- ೨೦೩). 
[ಸಂ.] 
ಪ್ರಾಚೀನತೆ (ನಾ). ಹಳೆಯಂದಾಗಿರಂವಿಕೆ : ಭಾರತದಲ್ಲಿ ಮೂರ್ತಿಶಿಲ್ಪದ 
ಪ್ರಾಚೀನತೆಯನ್ನು ಸಮರ್ಥಿಸಲು ನಮಗೆ ಅನೇಕ ಗ್ರಂಥಗಳ ಆಧಾರ 
ದೊರೆತಿದೆ (ಕಾಕ೦* 800; ದ್ರಾವಿಡಭಾಷೆಗಳ ಉಗಮ ವಿಕಾಸ ವರ್ಗೀ 
ಕರಣ ಅವುಗಳ ಪ್ರಾಚೀನತೆ . . . ಇವೇ ಮೊದಲಾದ ಅನೇಕ ವಿಷಯ 
ಗಳನ್ನೊಳಗೊಂಡಿದೆ (ಶ್ರಾಂನಿ, ೪, ಮುನ್ನುಡಿ). [ಸಂ. ಪ್ರಾಚೀನತಾ) 
ಪ್ರಾಚೀನಪಾಠ (ವಾ). ಹಸ್ತಪ್ರತಿಗಳಲ್ಲಿ ತುಂಬಾ ಹಳೆಯದಾದ 
ಪ್ರತಿಯ ಪಾಠ : ಇದು ಪ್ರಾಚೀನಪಾಠವೂ (೩ಗtiquarian’s 6626) 
ಆರದೆ ವಿಮರ್ಶನಪಾಠವೂ (೦£೬€16'5 15926) ಆಗಿರದೆ ಎರಡರ 
ಮಧ್ಯದ ಒಡಂಬಡಿಕೆಯಾಗಿರುತ್ತದೆ (ಕಾ6ಶ- 68). [ಸಂ] 
ಪ್ರಾಚೀನಬರ್ಹಿ (ನಾ). ಇಂದ್ರ; p ನೂರು ಯಜ್ಞಗಳನ್ನು ಮಾಡಿರು 
ವುಹರಂದ ಹಿಂದೆ ಬಹುಕಾಲ ಅಗ್ನಿಯ ಮಂಂದೆ ಕುಳಿತಿದ್ದವನಂ: 
“ಇಂದ್ರಃ . - . ಪ್ರಾಚೀನಬರ್ಜಿಃ . . . ಮೇಘವಾಹನ।ಃ .-- ಈ ೩೯. 
ದೇವೇಂದ್ರನ ಪೆಸರ್‌” (ಕರಾಯು- ೨೦-೩೨); ಪ್ರಾಚೀನಬರ್ಹಿರುಪಮಂ 
ಪ್ರಾಚೀಹರಿದಭಿವುಖಂ ಮರುದೃತಕೇತೂಕ್ಕೋಚಿತಶರ್ಜಿತರಿಪುಚಳಿತಾಚಳ 
ಸ್ನಿಭಗಜಾಧಿರೂಢನಧೀಶಂ ಉ(ಶಾಂಕಿಫ್ರು. ೦೦-೦೬); ಪ್ರಾಚೀನಬರ್ಹಿ 
[ಸಕಲ]ಚರಾಚರಂ ಗುರುಸವನ[ದ] ಸಮಯದೊಳೂಾ ([ಹೇವರಾ]ಚಳಮೆ 
ಬೇವಸಂ ಕಾಳೋಚಿತಗಶಿ ವೆಗಟ? ಬಹುವಿಧಂ ನರ್ತಿಸುಗುಂ (ವರವೂ. 
63-೪9); ಆ ಮೇರುಪರ್ವತಂ . . , ಪ್ರಾಚೀನಬರ್ಹಿಯಂತೆ ನವಖಂಡ 
ಗೋತ್ತಾ ವಲಂಬಿಯು೦ (ರಕಾನ- 0-೩೨ ನ). [ಸಂ. ಪ್ರಾಚೀನಬರ್ಹಿಸ್‌] 
ಪ್ರಾಚೀನವಾಸನೆ (ನಾ). ಇ ಪ್ರಾಗ್ವಾಸನೆ : ಶ್ರಿಗುಣವಾದ ಅಂತಃಕರಣ 
ದಲ್ಲೂ ಪ್ರಾಚೇನವಾಸನೆಯೆಂಬ ಕರ್ಮಾಧೀನವಾಗಿ ಆಯಾ ಕಾಲದಲ್ಲಿ 
ಒಂದೊಂದು ಗುಣವು ಉತ್ಕಟವಾಗಿ ಪ್ರಬಲವಾಗುವುದು (ಹಂದಸಾ. ೬೦)- 
[ಸಂ. ಪ್ರಾಚೀನವಾಸನಾ] 
ಪ್ರಾಚೀನಾವೀತ (ನಾ). ಎಡತೋಳಿನ ಕೆಳಗಡೆಯೂ ಬಲಭುಜದ 
ಮೇಲೆಯೂ ಬರಂವಂತೆ ಧರಿಸಂವ ಯಂಜ್ಲೋಪವೀತ ; £ ಪಿತೃ 
ಕಾಯರ೯ಗಳಲ್ಲಿ ಮಾತ್ರ ಹೀಗೆ ಧರಿಸುತ್ತಾರೆ: “ ಜನ್ನವಿರಮಂ , . . 
ಎಡದೊಡುವುದು ಪ್ರಾಚೀನಾವೀತಮೆಂಬುದು ” 
[ಸಂ.] 
ಪ್ರಾಚೀನಾವೀತಿ (ಗಂ). ಜನಿವಾರವನ್ನು ಎಡತೋಳಿನ ಕೆಳಗಡೆಯೂ 


10 


(ಹಾಡ. ೬೩೭-೨೫೩೩). 


೬೧೧೫ 


ಪ್ರಾಚ್ಯಶೈಲ 


ಬಲಭುಜದ ಮೇಲೆಯೂ ಬರುವಂತೆ ಧರಿಸಿರುವ. 
[ಸಂ. ಪ್ರ್ರಚೀನಾವೀಶಿನ್‌) 
ಪ್ರಾಚೀನೆ (ನಾ). ಒಂದು ವಿಧವಾದ ಮೂಲಿಕೆ; ಆಗಳುಶುಂಠಿ : 
“ ಪ್ರಾಚೀನಾ, ವನತಿಕ್ತಕಾ ಅಗರುಶೊಂಠಿ, ಅಗಳುಶೊಂಠಿ ” 
(ಸಿದ್ಮಾಂತಿ, ೦೩೦). ಗ್‌ಂ. ಪ್ರಾಚೀನಾ] 
ಪ್ರಾಚೀರ (ನಾ). ಸುತ್ತುಗೋಡೆ; ಪೌಳಿ: ಅಲ್ಲಿ ಕೊಂಚದೂರ ಹೋಗಿ 
ನೋಡಲಾಗಿ, ಒಬ್ಬ ಹೆಂಗುಸು ತಮ್ಮ ಮನೆಯ ಪ್ರಾಚೀರ(ಮನೆಯ 
ಬಹಿರಾವರಣದ ಗೋಡೆ)ವನ್ನು ಅವಲಂಬಿಸಿಕೊಂಡು ಹೊರಗೆ ಏನನ್ನೋ 
ನೋಡುತ್ತಿದ್ದಳು (ನಕಾಶ. ೨೪); ಸೌಭಾಗ್ಯಮಂದಿರದ ಪ್ರೂಚೇರದ ಮೇಲೆ 
ಮುಳ್ಳಿನ ಸಲಾಕೆಗಳು ಒತ್ತೊತ್ತಾಗಿ ನಡಲ್ಪಟ್ಟಿರುವುವು (ಕಿನ್ನಲೇ. ೦೨). 


[ಸಂ.] 
ಪ್ರಾಚುರ (ನಾ). ಅಧಿಕವಾಗಿರುವಿಕೆ ; ಸಮೃದ್ಧಿಯಾಗಿರುವಿಕೆ : 
ಖೇಚರರುಯೆಡೆಗೆಯ್ದು ತಮ್ಮಯ ಪಥಶ್ರ ಮವಿಮೋಚನೆಂಗೆಯ್ದೂ 


ಪೋಗಲಿಮೆಂದು ರಚಿಸಿದ್ದ ಪ್ರಾಚುರದ ವೈಜಯಂತಿಗಳು ಕರಮೆಸೆದವಾ. 
ಪುರದ ಕೇರಿಗಳ ನಡುವೆ (ಗುರುಶಾ. ೦-೨೯). [ವ ಸಂ. ಪ್ರಚುರ) 

ಪ್ರಾಚುರ್ಯ (ನಾ). ಹೆಚ್ಚಾಗಿರುವುದು ; ಅಧಿಕವಾಗಿರುವುದು ; 
ಸಮೃದ್ಧಿ : ಪ್ರಾಚುರ್ಯಾತಿಶಯಂ ಪೊದಟ್ಹಮಳಷಟ್ವಿಂಶದ್ಗುಣಶ್ರೇಣಿ 
ಪಂಚಾಚಾರಂ ಸುತಪಃಪರೀಷಹಜಯಂ -. . . ಸಪ್ತರ್ಧಿಸಂಪನ್ನರ 
ಪ್ಹಾಚಾರ್ಯರ್‌ ನಮಗೀಗೆ ನಿರ್ಮಳತೆವೆತ್ತಾಚಾರಸಂಪತ್ತಿಯಂ (ಕಾ:ಶೀಶ್ವ. 
೧-೩) ; ಪ್ರಾಚುರ್ಯಸಮ್ಮಗ್ಮವಲಕೀರ್ತಿಯುಷ್ಮತ್‌ಪ್ರ ಭಾಚಾರುತರಕಟಾಕ್ಷ 
ಪ್ರಭಾವದೆ ದಲಾ ವಾಚಾಲವಾದಿಯಂ ಗೆಲ್ಲು ಬರ್ಪೆಂ (ಶದ್ಮರಾ. ೪-೨೭) ; 
ಕನ್ನಡ ಭಾಷೆಯಂ ಸಂಸ್ಕೃತಜನ್ಮವೆಂದು ಕರೆಯಲ್ಪಡಲು ಪ್ರಮುಖವಾದ 
ಕಾರಣವೆಂದರೆ ಈ ಭಾಷೆಯ ಕೋಶದಲ್ಲಿ ಕಂಡುಬರುವ ಸಂಸ್ಕೃತಶಬ್ದಗಳ 
ಪ್ರಾಚುರ್ಯವೆಂದೇ ಹೇಳಬೇಕು (ಳಾತಾಣ. 92) - [ಸಂ.) 

ಪ್ರಾಚೇತಸ (ನಾ). ೧. ವಾಲ್ಮೀಕಿ : “ಪ್ರಾಚೇತಸಃ, ವಾಲ್ಮೀಕಿಃ, 
ಮೈತ್ರಾವರುಣಃ (ಈ ೩) ವಾಲ್ಮೀಕಿ” (ಪಂತಿಯು- ೬6-೨೩6) ; ಕುಶ 
ಲವರಿಗಜುಹಿದನು ಪ್ರಾಚೀತಸನಗಸ್ತ ನೆ ರಾಮಚಂದ್ರ ಗೆ ಬೆಸಸಿದುತ್ತರ 
ರಾಮಕಥೆಯನು ಸಾಂಗಮಾಗಿರಲು (ಉಕ್ತಳ- ೨ ಸೂಕರ); ಭೂಜಾತೆ 
ಪ್ರಾ ಚೇತಸನೊಲ್ಮೆಗಾಪಿಂ ವುಣ್ಮಾಶ್ರ ಮದೊಳಿರ್ವ ನಂ (ಉರೂಕ್ಕೆ. ೪೪-00) - 
೨. [ಜ್ಯೋತಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು; “ ಶತಭಶೆ” 
(ಕಾಶತಿ- ಶಂ. ೩)- [ಸಂ.3 

ಪ್ರಾಚ್ಯ (ಗು). ೧. ಎದುರಿಗಿರುವ ; ಸವಂ್ಮಖದ ; ಮುಂದಿನ. 
೨. ಹಳೆಯದಾದ; ಪುರಾತನವಾದ. ೩. ಮೂಡಲ ದಿಕ್ಕಿನ; ಪೂರ್ವ 
ದಲ್ಲಿರುವ : ಪ್ರಾಚೀನಕಾಲದಲ್ಲಿ ಚೈನ, ಭಾರತ ಮುಂತಾದ ಪ್ರಾಚ್ಮದೇಶ 
ಗಳಲ್ಲಿ ಈ ಬೆಳವಣಿಗೆ ಮೊದಲು ಆರಂಭವಾಯಿತು (ಶಿಕ್ಷರ ೩8)- (ನಾ). 
೪. ಪೂರ್ವದಿಕ್ಕಿನಲ್ಲಿರುವ ದೇಶ: "ದೂರಪ್ರಾಚ್ಯ' ಪರಾ. [0.7 

ಪ್ರಾಚ್ಮತೆ (ನಾ). - ಪ್ರಾಚೀನತೆ: ಈ ಕಲೆಯು ಸುಮಾರು ಇನ್ನೂರು 
ವರ್ಷಗಳ ಪ್ರಾ ಚ್ಯತೆಯುಳ್ಳುದಿರಬಳುದು ಎಂಬ ಊಹೆಚಿಂದ ತೃಪ್ತ 
ನಾಗಿದ್ದೆ (ಯಕ್ನ೨. ೦೦)- [ಸಂ. ಪ್ರಾಚ್ಯತಾ] 

ಪ್ರಾಚ್ಮವೃತ್ತಿ (ನಾ). [ಛಂದ] ಮಾತ್ರಾಛಂದಸ್ಲಿನಲ್ಲಿರುವ ಒಂದಂ 
ವೃತ್ತ; ವೈತಾಲೀಯದಲ್ಲಿ ಒಂದು ಭೇದ: ಔಪಚ್ಛಂದಸಿಕಂ ಮೊದಲಾಗೆ 
ವೈತಾಳಿಯುಂ ಉದೀಚ್ಯವೃತ್ತಿಯುಂ ಪ್ರಾಚ್ಮವ, ೈತ್ತಿಯುಮಪರಾಂತಿಕೆಯಂ 
ಮೆಂದು ವತಾತ್ರಾಗಣಂಗಳಿಂ ವೈತಾಳಿಗಳ್‌ ಬೇಲವೇಅಕ ಪೆಸರ್ವಡೆಗುಂ 
(ರಂರೋಂಬು. ೩-೨೨೦ ವ). [ಸೆಂ.] 

ಪ್ರಾಚ್ಮಶೈಲ (ನಾ). ಮೂಡಲ ಗಿರಿ; ಪೂರ್ವಾಚಲ: ಮನುವಂಶಪ್ರಾಚೈ 
ಶೈಲದ್ಯುಮಣಿ ಜನಿಯಿಸಿದಂ ಚಕ್ರವರ್ತಿವ್ರಧಾನೆಂ (ಆಡಿಫು- 4-೩9) [ಸ0.) 


ಪ್ರಾಚ್ಯಶೋಧನೆ ೬೧೧೬ ಪ್ರಾಣ 


ಪ್ರಾಚ್ಕಶೋಧನೆ (ನಾ). - ಪಾ ್ರ್ರಕ್ರನಶೋಧನೆ : ಪ್ರಾಚೈಶೋಧನೆ ಪ್ರಾಜ್ಞಮತಿ (ನಾ). -ಬುದ್ಧಿವಂತ ; ಪಂಡಿತ : ಪ್ರಾಜ್ಞಮತಿ ಭರತನುರಿ 


ಯನ್ನು ವೈಜ್ಞಾನಿಕವಾಗಿ ನಡೆಸಬೇಕಾದರೆ ಬಹಳ ಹಣವು ಬೇಕಾಗುತ್ತದೆ ಯಿಕ್ಕಿದನಿ್‌ (ಕ್ರೀ ರಾರಾ $ ೦೨೦-೨೨೩): (ಸಂ.] 

(ಕೂ9). [ಸಂ. ಪ್ರಾ ಚೃಶೋಧನ] ಪ್ರಾಜ್ಞಿ (ನಂ). ೧. ತಿಳಿದವಳು; ಪಂಡಿತೆ: “ಪ್ರಾಜ್ಞಿ, ಪ್ರಜ್ಞಾ- 
ಪ್ರಾಜನ (ನು). ಚಾವಟಿ ; ಚಾಟಿಕೋಲು ; ಬಾರುಕೋಲು : ೨ ಲೌಕಿಕವ್ಕವಹಾರದಲ್ಲಿ ಜಾಣೆಯಾದವಳು” (ಸಿರ್ಮಾಂತಿ- ೦೩೦)- ೨. ಪಂಡಿ 

“ಪ್ರತೋದಃ, ಪ್ರಾಜನಂ, ತೋತ್ರಂ - ಈ ೩ ಮುಳುಹುಗೋಲ್‌ "| 8 ತನ ಪತ್ನಿ. [ ಸಂ. ಪ್ರಾಜ್ಞೇ) 

(ಜರಾಯು. ೯9-೪೨೩); “ತೋತ್ರಮಲ್‌ ಕೋಲಕ್ಕು ಪ್ರ ಜನಂ ಮುಳುಹು ” ಪ್ರಾಜ್ಞೆ (ನಾ). ೧. ಅರಿವು ; ಬುದ್ಧಿ ; ತಿಳಿವಳಿಕೆ: ಆಗಲೇನಾಯ್ತಾಗ 

(ಕುಂಗಂತಿ, ೦೦೯-೨) - [ಸಂ.] ಕಾಂಬೆವು ಯೋಗಪುರುಷನ ನೆಲೆಯನೆಂದೆನುತಾಗಲೇ ಹೊತ್ತಿಕ್ಕಿ ಪ್ರಜ್ವಲಿಸಿ 
ಪ್ರಾಜಾಪತ್ಮ (ಗು). ೧. ಪ್ರಜಾಪತಿಗೆ ಸೇರಿದ. - ಬ್ರಹ್ಮನಿಗೆ ಸಂಬಂಧಿ ದುದು ಪ್ರಾಣ್ಞೆಯಲಿ (ಳಗ. ೪-೭-೩6). ೨. ಇ ಪ್ರಾಜ್ಞಿ ೧: 

ಸಿದ. (ನಾ). ೨. ಬ್ರಾಹ್ಮ, ಪ್ರಾಜಾಪತ್ಯ, ಆರ್ಷ, ದೈವ, 4 “ಪ್ರಾಜ್ಞ, ಧೀಮತೀ__೨ ಬಹಳ ಬುದ್ಧಿಯುಳ್ಳವಳು ” (ಸಿರ್ಮಾಂಶಿ- 0೭೦) - 


ಗಾಂಧರ್ವ. ಆಸುರ. ರಾಕ್ಷಸ ಮತ್ತು ಪೈಶಾಚಗಳೆಂಬ ಎಂಟಂ|9 [ಸಂ. ಪ್ರಾಜ್ಞಾ] 
ವಿಧವಾದ ಮದುವೆಗಳಲ್ಲಿ ಒಂದು; ವರನಿಂದ ತೆರ, ಕಾಣಿಕೆ ಪ್ರಾಜ್ಯ (ಗು). ೧. ಬಹಳವಾದ; ಅತಿಶಯವಾದ. ೨. ಉತ್ತಮವಾದ; 


ಮುಂತಾದಂವನ್ನು ತೆಗೆದುಕೊಳ್ಳದೆ, ಇಬ್ಬರೂ ಧರ್ಮಕಾರ್ಯ ಶ್ರೇಷ್ಠವಾದ : ಹಿತಪುರೋಹಿತ ಪ್ರಾಜ್ಯಾಜ್ಯಾಹುತಿಹುತಹುತವಹ 
ಗಳನ್ನು ಆಚರಿಸಂತ್ತ ಸಂತೋಷವಾಗಿ ಬಾಳುತ್ತಿರಬೇಕೆಂದು ಹಾರೈಸಿ ಸಮಕ್ಷರೊಳ್‌ (ಕಂಶಠಾ- ೩-೭೪ 5) ; ಪರಪೀಡಾಮುಖದುಷ್ಟದುರ್ಜನನೀ 
ಕನ್ಮಾಪುದಾನ ಮಾಡುವುದು. ೩. ಗಂಗಾ ಮತ್ತು ಯಮುನಾ ಕಾಯಾತಂಕದಿಂ.,, ಮೇಣಜೀರ್ಣಭಯದಿಂ ಪ್ರಾಜಾ 6ಜ್ಯಮೇಂ ಶತ್ಯಾಜ್ಯಮೇ 
ನದಿಗಳು ಸಂಗವಂಗೊಳ್ಳುವ ಸ್ಮಳ; ಪ್ರಯಾಗ. ೪. ಎಷ್ಟು- 38 (ತಂದ್ರಪು. ೦-೪೩). (ನು). ೩. ಬಹಳವಾದುದು ; ಹೆಚ್ಚಾ ದುದು: 
೫. ಒಂದಂ ಬಗೆಯ ತಪಸ್ಸು. ಓ. ಪಿತೃಗಳ ಲೋಕ; ಹಾರ್ಟ್‌ “ಪ್ರಾಜ್ಯಂ ... ಅದಭ್ರಂ-- ಈ ೧೮' ಮೊಕ್ಕಳಂ” (ಶಕಾಯು. pS 
೭. ಸಂನ್ಮಾಸಾಶುಮವನ್ನೂ ಸ್ವೀಕರಿಸ ಂವ ಮೊದಲು ತನ್ನ ಸ್ವತ್ತೆಲ್ಲ ೪, ಉತ್ತಮವಾದುದಂ ; ಶ್ರೇಷ್ಠವಾದುದು : ನಿನಗಿಂ ತ್ಯಾಜ್ಯಂ 
ವನ್ನೂ ಇತರರಿಗೆ ದಾನ ವರಾಡುವಿಕೆ. ೮. ರೋಹಿಣೇನಕ್ಷತ್ರ.. ಪರಿಗ್ರಹಂ ದಲ್‌ ಪವ್ರಿಜ್ಯಂ ತಪಮದುವೆ ಪಾಲ್ಕ್ಮಮಾ ಕೈವಲ್ಕಂ (ಅ9ತ. 
೯. (ರಾಜನ) ಅಧಿಕಾರ ; ಆಳ್ವಿಕೆ : ಪಶ್ಚಿಮದೇಶಗಳ ಪ್ರಾಜಾಪತ್ಮ ೬-೬೭) ; ಪೂಜ್ಯರುಮೇಕೆ ವೇಟ್ಟಸುಗೆದಪ್ಪುವರಾ ಪುರುಷಾರ್ಥಸಂಗ್ರಹ 
ಇಂಥಲ್ಲಿ ಕ್ರಮೇಣ ಶಿಭಲವಾಗುತ್ತಿದೆ (9819- ಎ೪). ೧೦. ಶಿಲ್ಪಶಾಸ್ತ್ರದ| ೫ ಪ್ರಾಜ್ಯ [ಉಕಾ ವ್ರಾಜ, ಪೂಜ್ಯ] ಮಿದೆನ್ನದಾಂ ಪಿರಿದುಮೊಲ್ಲದೊಡಂಬಡೆ 
ಹಸ್ತಪ್ರವರಾಣಗಳಲ್ಲಿ ಒಂದಂ : ಈ ಪ್ರಕಾರದಿಂದಂಗುಲಿಗಳ ಭೇದವ (ಅರ್ಥನೇ. ೨-೩೨). [ಸಂ.] 
ನಣುವುದಿನ್ನು. ಹಸ್ತಭೇದವೆಂತೆನೆ ಪೂರ್ವೋಕ್ತವನಾನಾಂಗುಲವಿಪ್ಪೆತ್ತು ಪ್ರಾಡ್ಜಿವಾಕ (ನಾ). (ನ್ಯಾಯಾಲಯದ) ವ್ಯವಹಾರಗಳನ್ನು 
ನಾಲ್ಕಾಗಲೊಂದು ಕಿಷ್ಕಹಸ್ತವೆನಿಸುವುದು ಅದು ಇಪ್ಪತ್ತ ದಾದೊಡೆ ತೀರ್ಮಾನಿಸುವ ಅಧಿಕಾರಿ : ನ್ಮಾಯರಾಧಿಪತಿ : “ಪ್ರಾ ಡ್ವಿವಾಕಃ... 
ಪ್ರಾಜಾಪತ್ಮಹಸ್ತವೆನಿಶುಗು (೨ನೇಳ. 3೪೦). [ಸಂ.) ನ್ಯಾಯಾಧ್ಯಕ್ಷಃ - ಈ ೪ ನ್ಯಾಯಾಧ್ಯಕ್ಷಂ” (ಜರಾಪೂ. ೩೦೨೨೬೩) ; 
ಪ್ರಾಜಾಪತ್ಯಕೃಚ್ಛ > (ಗಂ)- ಹೆಚ್ಚಾದ ಕಾಯಂಕ್ಲೇಶದಿಂದ ನಿರ್ವಹಿಸ | ೩8 ವಿಳಸತ್ಸುಂದರನೆಯ್ದೆ  ಮಾತುಳತೆಯಿಂದಿಂದಂದು ದಾಯಾದ್ಕರಂ ಬಳಿ 
ಬೇಕಾದ ಒಂದು ಬಗೆಯ ತಪಸ್ಸು : ದೋಷಪರಿಹಾರಾರ್ಥಮಾಗಿ ಸಂದಾಡಿಸುತೆಂದಿನಂತೆ  ದಯೆಯಿಂ ಕಾಪಾಡುತಂ ಬಾಲನಂ ಮಿಳಿತ" 
ಶರೀರಬಾಧಾತ್ಮಕತ್ವದಿಂ ಮಹಾಕಷ್ಟಂಗಳಾದ ತಪ್ತಕೃಚ್ಛ $೨ ಪ್ರಾಜಾ ಜ್ಞಾತಿಗಳೀ ತೆಣಂ ಜಗದೆೊಳೆಂದಾ ಪ್ರೂಡ್ವಿವಾಕ [ಕಕಾ. ಪ್ರೌಢಿ 
ಪತ್ಮ ಕೃಚ್ಛ .. . ಯಾವಕಕೃಚ್ಛಾ )ದಿ ಕೃಚ್ಛೈ ;೦ಗಳಿಂ ಪಕ್ಷ ಮಾಸಾದಿ ವಾಕ್ಯ)ರ್ಗೆ ತಾಂ ಜ್ವಳನಾಕ್ಷಂ ನುಡಿಯಲ್‌ (ಹಾರಾಸ್ಕ, ೩-೬-೩): ಒಡನೆಯೆ 
ಗಳಲ್ಲಿ ಅನ್ನಮಂ ವೆಚ್ಚಿಸ ತಗ್ಗಿ ಸಿಕೊಂಬುದು (ಏನೇಳ. 033). [ಸಂ.] ಈ ಊರಿನೆ ಪ್ರೂಡ್ವಿವಾಕನ ಹತ್ತಿರ ಶರ್ಮನ ಮೇಲೆ ಅಭಿಯೋಗವನ್ನು 
ಪ್ರಾಜ್ಞ (ನಾ). ೧. ಜಾಣ ; ಬುದ್ಧಿವಂತ; ಪಂಡಿತ: “ಧೀರಃ ...|80| ತಂದು ನಮ್ಮ ಹುಡುಗಿಯನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕು 
ಪ್ರಾಜ್ಞಃ . » -ಮತಿಮಾನ* - ಈ ೨೮ ವಿದ್ವಾಂಸರ್‌” (ಹಾಯ. ೫೩-೦೭೭): (೦ಕ್ಷ್ಮಶ್ರ. ೨೭೬). [ಸಂ.] 
ದಿಎಜೇಜ್ಯಂ ನಿಲೆ ಜನ್ಮಲಗ್ನಗೃಹದೊಳ್‌ ಪ್ರಾಜ್ಞಂ' (ಕಾಕತಿ. 05-00): |ಪ್ರಾಣ (ನಾ). ೧. ಉಸಿರಾಟ. ೨. ಗಾಳಿ; ಉಸಿರು; ವಾಯಂ: 
ಲೋಭವೀ ವೆಗ್ಗಳದ ನಿರ್ಬಂಧನವು ಪ್ರಾಜ್ಞರಿಗುಚಿತವಲ್ಲೆಂದ (ಕುಪಾಣ. "ಪ್ರಾಣ? ಎಂದರೆ “ಉಸಿರು” ಎಂದು ಅರ್ಥ (ಮಧ್ಕಮ- ೧೪), 
೪-೯); ರಾಮನೇನೊಂದುಮಂ ನುಡಿಯಲಾರೆದೆ ನೋಡುತಿರ್ದನ್‌ ೩. ಪ್ರತಿಯೊಂದು ಜೀವಿಯಲ್ಲೂ ಇರುವ ಚೈತನ್ಯವಸ್ತು ; 
ಮನೋಜ್ಞ ನಂ, ವಾನರಮಹಾಪ್ರಾಜ್ಞ ನೆಂ! (ಶ್ರೀರಾಮಾ. ೨೪೯_೦೨೬), | 38 ಜೀವ : “ಅಸವಃ, ಜೀವಿತಂ, ಪ್ರಾಣಾಃ, ಜೀವಃ, ಜೀವಾ_ ಈ ೫ 
ಪಿ. ಪರಮಾತ್ಮ. ೩. [ತತ್ತ್ವ ಶಾ) ಆತ್ಮನ ಒಂದು ಅವಸ್ಥೆ; ಕಾರಣ ಪ್ರಾಣದ ವೆಸರ್‌" (ಹಂಯು. ೨೨-೦೩೪ ;  ಎನ್ನೊಡಲ್ಲೆ ನೀಂ 
ಶರೀರದಲ್ಲಿದ್ದು” ಸುಷುಪ್ತಾವಸ್ಥೆಯನ್ನು ಅನುಭವಿಸುವ” ಜೀವ : ಪ್ರಾಣಮಮೋಘಮಪ್ಪುದಲ್‌ನೋಪನೆ ನಿನ್ನನಗಲ್ವಗಲ್ಯೆಯುಂ ಪ್ರಾಣ 
ಕಾರಣಶರೀರದಲ್ಲಿರುವ ಜೀವನಿಗೆ ಪ್ರಾಜ್ಜನೆಂದೂ, ಪರಮಾತ್ಮ ನೆಂದೂ... ದಗಲ್ಲೆಯುಂ ಸಮನದಕ್ಕೆ ವಿಯೋಗಮನೆಂತು ಸೈರಿಪೆಂ (ಅಂತ್ರ. 
ಹೇಳುವರು (ಶಿರಾಸೂ- ೪9); ಈ ವಿಧೆದವಸ್ಮೆಯಲಿ ಹೊಳೆಯುವ ಜೀವನೆನಿ 0೨-೩೫); ಪ್ರಾಣದಿನಧಿಕಮೆನಗೆ ನೀ ಪ್ರಾಣಮಣಂ ತೃಣಮೆ 
ಸುತ ವಿಶ್ವ. ತೈಜಸನೋವಿ ಪ್ರಾಜ್ಞನೆನಿಪ್ಪ ಪೆಸರನು ತಳೆದು ತೋಣು ಸ ಗೆತ್ತು ನವೆಯುತ್ತಾ ನೀ ಕ್ಷೋಣಿಗೆ ನಿನ್ನ ವಿಯೋಗಮನೇಣೇಕ್ಷಣೆ 
ವನು (೪ರ್ಕುತ. ೯೪-0೨) ; ಒಬ್ಬನೇ ಪರಮಾತ್ಮನು ವಿಶ್ವ, ತೈಜಸ, ಪ್ರಾಜ್ಞ ಎನಿತು ಸೈರಿಸದ ಕಾರಣದಿಂ (ಪಾರ್ಕ್ಯಫು- ೩೨೨೪). ೪. ಅನ್ನ; ಆಹಾರ: 
ಎಂಬ ರೂಪಗಳಿಂದ ಜಾಗ್ರತ್‌, ಸ್ವಪ್ನ, "ಸುಷುಖ ಎಂಬ ಮೂರು “ಬುಹ್ಯಾ-ಪನ್ರಿಣ, ಅನ್ನ” (ಓಂ. 006). ೫. ಬಲ; ಶಕ್ತಿ: “ಪ್ರಾಣಃ, 
ಅಮ್ಮ್‌ ಗಳನ್ನು ಜೀವರಿಗೆ ಕೊಡಿಸುವನೆಂದು ತಾತ್ಪರ್ಯ (ಹಸಾರ. ಸ್ವಾಮ, ಬಲಂ. , . ಸಹಃ --ಈ ೮ ಬಲ್ಬು (ಬಲುಹು) ” (ಹರಾಯ). 
6-0೪ ನೀಳು). [ಸ೨.] 630-೩೪). ೬. ಶರೀರದೊಳಗಿರುವ ಪ್ರಾಣ, ಅಪಾನ, ಸಮಾನ, 


ಪ್ರಾಜ್ಞಕ (ನಾ). - ಪ್ರಾಜ್ಞ ೩: ನಿತ್ಯಂ ಸಕಲಾತ್ಮಂ ಸೂತ್ರವೈಶ್ವಾ |, ಉದಾನ ಮತ್ತು ವ್ಯಾನಗಳೆಂಬ ಐದು ಬಗೆಯ ವಾಯಂಗಳಲ್ಲಿ 
ನರರಧಿಗತವಿಶ್ನಾತ್ಮನುಂ ತೆ ಜಸಂ ಪ್ರಾಜ ಕನಾದ೦ (ಕಂಕಂ. 8೩-೩೩) - [ಸಂ.] ಒಂದು: ಪ್ರಾಣುದಿ ವಾಯುಗಳು - ಪ್ರಾಣ, ಅಪಾನ, ಸಮಾನ, 
ವಕ ಛ್ರ ( ) 


ಪ್ರಾಣಂಬಡೆ 


ಉದಾನ, ವ್ಯಾನ (9ಕ್ಕುತ: ೩-೩೨ ಟೀಕು); ಸಮುದಾಯದಿಂದ ಪ್ರಾಣಾ 
ಪಾನ ವ್ಯಾನೋದಾನ ಸಮಾನಗಳೆಂಬ ಪಂಚಪ್ರಾಣಗಳು ಹುಟ್ಟುವುವು 
(ಹಿಂದಸಾ- ೦೬) . ೭. ಪರಮಾತ್ಮ; ಈಶ್ವರ : ಪ್ರಾಣನೂ ಪರಮನೂ 
ಕಾಣದಲೆ ಒಳಗಿರಲು ಮಾಣದೆ ಸಿಲೆಯ ಹಿಡಿದದಕೆ ಮೂರ ತಾ 
ಪ್ರಾಣಾತ್ಮನೆಂಬ (ಸರಕ್ಕ. ೨೦೬); ಪ್ರ. ಅ..ಣ ಪ್ರಾಣ, ಎಂದು ಪರ 
ಮಾತ್ಮನಿಗೆ ಹೆಸರು (ತಾರ. 6-3 ತಾತ್ತರ). ೮. ಒಂದಂ ಬಗೆಯ 
ಸಸ್ಮ; ಬಾಣಂತಿಬೋಳ : “ಬೋಲಃ, ಗಂಧರಸಃ, ಪ್ರಾಣಃ - - 
ರಸ. ೬ ಬೋಳದ ಹೆಸರುಗಳು, ಬಾಣಂತೀಬಾಳ” (ಸಿರ್ಮಾಂತಿ- 4೦೬). 
೯. ಪ್ರೀತಿಪಾತ್ರ ವ್ಯಕ್ತಿ ಅಥವಾ ವಸ್ತು : ಹೊಳ್ಳರೇ ಹೇಳುತ್ತಿದ್ದರು 
ಹೆಂಡತಿಗೆ ನಾನೆಂದರೆ ಪ್ರಾಣ ಎಂದು (ಶರ್ಮತ. ೦೨6) ; ಅವನಿಗೆ ಚಕ್ಕುಲಿ 
ಯೆಂದರೆ ಪ್ರಾಣ (ಕೂಂ). 
ಪ್ರಾಣ ಕಳೆದುಕೊಳ್ಳು- ಜೀವ ತೆಗೆದಂಕೊಳ್ಳು: ಹೆಂಗಸು, ಪಾಪ! 

ಕಾಲು ಜಾರಿ ಬಿದ್ದು ಸತ್ತಿರಬೇಕು. ಆಕೆಯ ತಮ್ಮಂದಿರಾದ ಈ ರಾಜರು 
ಆ ದುಃಖದಿಂದ ತಾವೂ ದುಮುಕಿ ಪ್ರಾಣ ಕಳೆದುಕೊಂಡರು (ಕಾಂಠರಾ- ೩೦೦); 
ನಾನೆಲ್ಲಿ ಪ್ರಾಣ ಕಳೆದುಕೊಂಡು ಬಿಟ್ಟೆನೋ ಎಂದು ಅಜ್ಜಿ ಎಷ್ಟು ಗೋಳಿಡು 
ತ್ತಾಳೋ ? (ಖುರಕು. ೭೦೦). ಪ್ರಾಣಕ್ಕೆ ಬರು - (ಆಲಂ)ವಿಪರೀತ-ಕಷ್ಟ 
ವಾಗ: ಈ ಬಿಸಿಲಲ್ಲಿ ಎರಡು ಮೈಲು ನಡೆದರೆ ನಮಗೇ ಪ್ರಾಣಕ್ಕೆ ಬರುತ್ತದೆ 
(ಸುಕ. ೦೭೬)- ಪ್ರಾಣಪ್ರೆಯತ್ನಮಾಡು - (ಆಲಂ) ಬಹಳ ಕಷ್ಟಪಡು ; 
ದಂಡಿಗೆ ಬೇಕಾದ ಸಾಮಾನು ಸರಂಜಾಮು ಪ್ರಾಣಪ್ರಯತ್ನ ವತಾಡಿ ತರಿಸಿ 
ಕೊಟ್ಟು (೫ಕೆಂಕ್ರ. ೪). ಪ್ರಾಣ ಹಿಂಡು ಇ (ಆಲಂ) ಅತಿಶಯಂವಾಗಿ 
ಕಾಡಂ ; ಬಹಳ ತೊಂದರೆ ಕೊಡಂ: ಹೆಂಡತಿ ಪ್ರಾಣ ಹಿಂಡುತಿ (ಫುರಂದ. 
೩-೨೦೦-೪). ಪ್ರಾಣ ಹಿಡಿ (ಆಲಂ) ಜೀವಧಾರಣೆ ವಾಡು; ಬದುಕಿರು: 
ಅರೆಹೊಟ್ಟೆ ತುಂಬಿಸಿಕೊಂಡಾದರೂ ಪ್ರಾಣ ಹಿಡಿದರು (ಶುಕ್ಮರು. ೬)- 
ಪ್ರಾಣ ಹೋಗು- ಜೀವ ಹೋಗು: ಪ್ರಾಣ ಹೋಗಲು ಮಂಟ್ಟಲಂಜ್ವಳು 
ಜಾಣೆ ಕರೆದರು ಬಾರಳು (ಶ್ರಕಂದ- 8-೨೦೦-೪); ಪ್ರಾಣ ಹೋಗುವ ಆಸನ್ನ 
ವಾದ ಕಾಲದಲ್ಲಿ . . . ಕಪಾಲಕುಂಡಲೆಯ ಕಂಠದಿಂದ ಅಂತಹ ಸ್ವರವು 
ಹುಟ್ಟುವುದೆಂದಾರು ಬಲ್ಲವರಾಗಿದ್ದರು (ಕಶಾಳುಂ- ೦೩೦). [ಸಂ.7 

ಪ್ರಾಣಂಬಡೆ (ಕ್ರಿ). ಜೀವವನ್ನು ಪಡೆ : ವೀರಭಕ್ತಿಯೊಳಟ್ಟೆಯಲಿ ತಲೆ 
ಸೇರಿಸಲು ಪ್ರಾಣಂಬಡೆ [ಶಾಃ39” ಪಡೆ]ದನು (ಬಸಪು- ೪೪-0೩) - 

[ಪ್ರಾಣ 4 ಪಡ್ಡೆ] 

ಪ್ರಾಣಂಬೊಯ್‌ (ಕ್ರಿ). ಜೀವ ತುಂಬು ; ಜೀವಂತವಾಗಿಸು; ಪ್ರಾಣಂ 
ಬೊಯ್ದನೊ ಚಿತ್ರಿಸುತ್ತುಮವಳಂ ಸೌಂದರ್ಯಸಾರಂಗಳಿಂ (ಕಾಳುಂತ. 
೨೩-೫9). “ಜೀವಂಬೊೋಯ್‌' ಪರಾ. [ಪ್ರಾಣ4ಪೊಯ್‌, ] 

ಪ್ರಾಣಕಂಟಕ (ನಾ). ೧. ಜೀವಕ್ಕೆ ಉಂಟಾಗಂವ ಅಪಾಯ; 
ಪ್ರಾಣಕ್ಕೆ ಆಗಂವ ಆಘಾತ: ಪ್ರಾಣಕಂಟಕವಾಗುವ ಭಯಂಕರ 
ಖಾಯಿಲೆ ಅದು (ರ). ವ. ಜೀವಕ್ಕೆ ಅಪಾಯವನ್ನುಂಟಂ 
ಮಾಡುವವನು; ಪ್ರಾಣ ತೆಗೆಯುವವನು; ಕೊಲೆಗಡುಕ : ಆ 
ಪ್ರಾಣಕಂಟಕನಿಂದ ಕೊನೆಗೂ ಅವರಿಗೆ ಬಿಡುಗಡೆ ಸಿಗಲಿಲ್ಲ (ರೂಂ). 

[ಸಂ.] 

ಪ್ರಾಣಕಾಂತ (ನಾ). ಜೀವಕ್ಕೆ ಸಮನಾದವನು; ಪ್ರಿಯವ್ಯಕ್ತಿ ; 
ಪತಿ : ಕಾಣದಿರಲಾಜ*್‌ ಪ್ರಾಣಕಾಂತನೆ ವೇಣುನಾದನ ತೋಲಾಸೆ (ಫ್ರಕಂಠ. 
8-04೬ ಶ೧0); ಪ್ರಾಣಕಾಂತಾ ಲಾಲಿಸಿನ್ನಾ ಕ್ಷೋಣಿಪನೀ ಪರಿಯೊಳ್‌ 
ನಿನ್ನಾ ತಾನೇ ಸಲಹಿರಲೈ ಪಿತಸಮಾನನವನ ಕಾವುದೈಸೆ (6ಠ್ಮಾಳ- 09). 

[ಸಂ.] 

ಪ್ರಾಣಕಾಂತೆ (ನಾ). ಜೀವಕ್ಕೆ ಸಮನಾದವಳು; ಪ್ರಿಯೆ; ಪತ್ನಿ: ನನ್ನ 

ಪ್ರಾಣಕಾಂತೆಯಿಂದ. ಉಪಭೋಗಿಸಲ್ಪಟ್ಟ ಈ 2 


ಶ್ರ 
ಅ 


- 
ಲಾ 


೬೧೧೩ 


ಪ್ರಾಣತ್ಯಾಗ 


ಒಂದು ಮುಹೂರ್ತನಿಲ್ಲುವೆನು (ಕಾಳುಂತ. ೪೩-00). [ಸಂ. ಪ್ರಾಣಕಾಂತಾ] 
ಪ್ರಾಣಕೊಡು (ಕ್ರಿ). ೧. (ಇನ್ನೊಬ್ಬರ ಪ್ರಯೋಜನಕ್ಕಾಗಿ) ಜೀವ 


ಕೊಡು; ಬಲಿಯಾಗು : ನೀನು ನನಗಾಗಿ ಪ್ರಾಣಕೊಡಲು ನಿಜ 

ವಾಗಿಯೂ ಸಿದ್ಧಳಿದ್ದೀಯಾ ? (86೫. ೬೬). ಪಿ. (ಆಲಂ) ಯಾವು 

ದಾದರೂ ಕಾರಣಕ್ಕಾಗಿ ಸರ್ವಸ್ವವನ್ನೂ ತ್ಯಜಿಸು: ಪ್ರಾಣ 

ಕೊಟ್ಟಾದರೂ ಹಿಡಿದಿರುವ ಕೆಲಸವನ್ನು ಪೂರೈಸುತ್ತೇನೆ (ಕಂ). 
[ಪ್ರಾಣ + ಕೊಡು] 

ಪ್ರಾಣಗುಣ (ನಾ). ಜೀವದ ಸ್ವಭಾವ ; ಪ್ರಾಣದ ಗಂಣ: ಅಂತೆ 

ರೆಂಗದಲ್ಲಿ ಸುಳಿದಾಡುವ ತನುಗುಣಾದಿಗಳ ಮನಗುಣಾದಿಗಳ ಪ್ರಾಣ 


ಗುಣಾದಿಗಳ ಕಳೆದಲ್ಲಿ ಶರಣರಹರೆ (ಅವಶಂ. ೯೦-೪೦೪). "ತನುಗುಣ' 
ಪರಾ. [ಸೆಂ.] 

ಪ್ರಾಣಗೇಡಿ (ನಾ)- ಜೀವವನ್ನು ತೆಗೆಯಖವವನು; ಪ್ರಾಣಘಾತಕ : 
ಪ್ರೂಣಗೇಡಿಯ ಮಾಡಿದರು ಪಾಲಕನನೀ ಧರೆಗೆ . (ಏಿಕಾಗ. ೪-೦೧-೦೪). 

; [ಪ್ರಾಣ + ಕೇಡಿ] 

ಪ್ರಾಣಘಾತಕ (ಗು). ೧. ಜೀವಕ್ಕೆ ಹಾನಿಯನ್ನುಂಟುಮಾಡುವ : 
ಇವರು ಪ್ರಾಣಘಾತಕ ಗಾಯ ಹೊಂದಿ ಸರಕಾರೀ ರುಗ್ಗಾಲಯದಲ್ಲಿ 
ವಾಸವಾಗಿರುವರು (ಸ್ಕೂಂಖು. ೦೪೨). (ನಾ). ೨. ಜೀವವನ್ನು ತೆಗೆಯು 
ವುದು ; ಕೊಲೆ ; ಪ್ರಾಣವಧೆ : ಇರುಳು ಹಗಲೆನ್ನದೆ ಪ್ರಾಣಘಾತಕವ 
ಮಾಡಿದ ಬೇಡನ ಕೈಲಾಸಕೊಯ್ಲೆಯಯ್ಯಾ (ಏಸವ- ೬೫). ೩. ಜೀವ 
ವನ್ನು ತೆಗೆಯಂವವನು; ಕೊಲೆಗಡಂಕ : ಇವನಂತಹ ಪ್ರಾಣಘಾತಕರು 
ಅವರ ವಂಶದಲ್ಲಿ ಯಾರೂ ಇರಲಿಲ್ಲ (ರೂರ): [ಸಂ.] 

ಪ್ರಣತ (ನಾ). [ಜೈನ] ಹದಿನಾರು ಸ್ವರ್ಗಗಳಲ್ಲಿ ಒಂದು; ಐ ಊರ್ಧ್ವ 
ಲೋಕದಲ್ಲಿರಂವ ಸೌಧವರ್ತ, ಈಶಾನ, ಸನತ್ಕುಮಾರ, 
ಮಾಹೇಂದ್ರ. ಬ್ರಹ್ಮ, ಬ್ರಹ್ಮೋತ್ತರ. ಲಾಂತವ.. ಕಾಪಿಷ್ಮ, 
ಶುಕ್ರ, ವಂಹಾಶಂಕ್ರ, ಶತಾರ. ಸಹಸ್ರಾರ. ಆನತ. ಪ್ರಾಣತ. 
ಅರಂಣ ಮತ್ತು ಆಚ್ಮುತಗಳೆಂಬವು ಹದಿನಾರು ಸ್ವರ್ಗಗಳಂ. ಇವು 
ಗಳಿಗೆ ಕಲ್ಪಗಳಿಂದೂ ಹೆಸರಿದೆ. ಈ ಎಲ್ಲದರ ಗುಂಪಿಗೂ ಕಲ್ಪವೆಂಬ 
ಹೆಸರಿದೆ: ಆತಿಬಲಕೃಷ್ಣಂ ಗತಜೀವಿತನಾಗೆ ಮಹಾಬಲಂ ಮಹಾವ್ರತ. 
ದಿಂದನ್ವಿ ತವಂತಿ ಸಮಾಧಿಗುಪ್ತವ ವ್ರ ತಿಯುವದೇಶದೊಳಿ ಪುಟ್ಟಿದಂ ಪ್ರಾಣತ 
ಚೂ (ಆರಿತು. 8೩-೭೭) ; ಅನತ ಪ್ರಾಣತ ಆರಣಾಚ್ಮುತ ಕಲ್ಪ ಸಂಭವ 
ದೇವರ್‌ (ಕತ್ತ ಶ್ರ. ೦೪೨). [ಸಂ.) 

ಪ್ರಾಣತಕಲ್ಲ (ನಾ). ಇ ಪ್ರಾಣತ :, ಆರಾಧನಾವಿಧಿಯಿಂ ಪ್ರಾಣತ 
ಕಲ್ಪದೊಳ್‌* ಪ್ರಾಣತವಿಮಾನದೊಳ್‌ ಪ್ರಾಣತೇಕದ್ರನಾಗಿ . , . ಸುಖ 
ವುರ್ಬಿನಂ (ತಾಠಂಥ್ರ. ೨೬೭); ಪ್ರಾಣತಕಲ್ಪದೊಳತುಳಪ್ರಾಣತಸುರರಾಜ 
ನಾಗಿ . . . ಸುಖಮಿರ್ದಂ (ಫುತ್ತಫ. ೯-೦೦). [ಸಂ.] 

ಪ್ರಾಣತೆಗೆ (ಕ್ರಿ). ಜೀವವಿಲ್ಲದಂತೆ ಮಾಡು; ಜೀವ ಕಳೆ; ಕೊಲ್ಲು; 
ಪ್ರಾಣ ತೆಗೆಯುತ್ತೇನೆ ' ಎಂದು ಬೆದರಿಕೆ ಹಾಕುವುದೆ ? (ರೇನತೊ. ೦೬). 

ಪ್ರಾಣ ತೆಗೆದುಕೊಳ್ಳು - ಆತ್ಮಹತ್ಯೆ ಮಾಡಿಕೊಳ್ಳು; ಜೀವವಿಲ್ಲ 
ದಂತೆ ಮಾಡಿಕೊಳ್ಳು : ಧಾರೆಯ ದಿನವೇ ಹಳ್ಳಕ್ಕೆ ಹಾರಿ ಪ್ರಾಣ ತೆಗೆದು 
ಕೊಂಡ ಸುದ್ದಿ ಕಿವಿಗೆ ಬಿದ್ದಿದ್ದೇ ತಡ , . - ಪುಜ್ಞೆತಪ್ಪಿ ಕಣ್ಣು ಮಚ್ಚಿ 
ದವರು ಮತ್ತೆ ಕಣ್ಣು ತರೆಯಲೇ ಇಲ್ಲವಂತೆ (ತಳಿರು. ೬4), 
[ಪ್ರಾಣ + ತೆಗ್ಮೆ] 

ಪ್ರಾಣತ್ಕಾಗ (ನಾ). ೧. ಜೀವವನ್ನೂ ಬಿಡುವುದು; ಪ್ರಾಣವನ್ನು 
ತ ,ಜಿಸಂವುದು; ಆತ್ಮಹತ್ಯೆ ಯಾವುದಾದರೂ ಪುಣ್ಯಕ್ಷೇತ್ರದ ಕೆರೆ 
ಹಿರಿ ಪವ್ರಣತ್ಕಾಗೆ ಪಡುವರ ಒಳ್ಳೆ ಯದೆಂಬ ಯೋಚನೆಯೂ ಒಮ್ಮೆ 
ಮನಸ್ಸನ್ನು ಹದಗೆಡಿಸಿತು. (ತರ್ಮತ. 980). ವಿ. ಸಾವು; ಮರಣ: 


ಪ್ರಾಣದಾನ 


ಭೋಗಿವಿಷಂಬೋಲ್ಲಾ $೪ ಣತ್ಕಾಗವೂನಾಗಿಸುಗುಮುಮಳಕ್ಕತಿವಧುಗಿನಿತಂಂ 
(10. ೦-೩೦). [ಸಂ.] 

ಪ್ರಾಣದಾನ (ನಾ). ೧. ಜೀವವನ್ನು ಉಳಿಸುವುದು; ಪ್ರಾಣಾಪಾಯ 
ದಿಂದ ಕಾಪಾಡುವುದು : ಒಡೆಯನಟ್ಟಿದ ದಂಡು ಮೇಲ್ಕರಿದಡೆ 
ತೆರಳ್ಹೋಡುವುದು ವೀರವೆ ಕಡಗಿ ಬಂದು ಪ್ರಾಣದಾನವನೊಮ್ಮೆಯುಂ 
ಬೇಡಿ (6ಸಶ್ರ. ೪೬-೩೦); ಪ್ರಾಣದಾನದ ಹಿರಿಮೆ ತಾಂ ಪ್ರಾಣಮಯಕೆ 
(೪0೪. ೩೬-€). ವಿ. (ಆಲಂ) ಅಧಿಕಾರ ಅಥವಾ ಅವಕಾಶವನ್ನು 
ಉಳಿಸಿ ಕೊಡಂವುದು : ಹಲವಾರು ಬಾರಿ ಅವನು ತಪ್ಪು ಮಾಡಿ 
ಸಿಕ್ಕಿಬಿದ್ದಿದ್ದರೊ ಅವನ ಹೆಂಡತಿ ಮಕ್ಕಳ ಮಂಖ ನೋಡಿ ಸಾಹೇಬರು 
ಅವನಿಗೆ ಪ್ರಾಣದಾನ ನೀಡಿದ್ದಾರೆ (ಕೂಂ). [ಸಂ.] 

ಪ್ರಾಣದೇವರು (ನಾ). [ದ್ವೈತ] ಜೀವಕ್ಕೆ ಒಡೆಯನಾದವನು; 
ವಾಯುಪುತ್ರನಾದ ಮಾರಂತಿ : ಹೀಗೆಯೆ ಪ್ರಾಣದೇವರಲ್ಲಿ ಪರ 
ಮಾತ್ಮನಿದ್ದರೊ ಮುಖ್ಯಪ್ರಾಣರೂಪಿಯಾಗಿಯೇ ಶೋರುತ್ತಿರುವನು 
(ಪಸಾರ. ೪-೦೮ ಉಕ್ತರ್ಯ)- [ಪ್ರಾಣ + ದೇವರು) 

ಪ್ರಾಣಧರ್ಮ (ನಾ). ಜೀವದ ರೀತಿ.ೀಶಿ : ಆನಲಯೋಗ 
ದೊಳನ್ನವನು ಜೀರ್ಣಿಸುತ ಮೇಲಲ್ಲಿಂದ ತನುವಂ ದಿನದಿ ಚೇಷ್ಟಿಸಿ ಧರಿಸಿ 
ಹುದೆ ಕೇಳ್‌ ಪ್ರಾಣಧರ್ಮವದು (ಗಗತಾ. ೪-೬೩). [ಸಂ.] 

ಪ್ರಾಣಧಾರಣೆ (ನಾ). ಜೀವವನ್ನು ಹಿಡಿದಿರುವುದು; ಬದುಕಿರಂ 
ವುದಂ : ಪ್ರಾಣಧಾರಣೆಗೆ ಬೇಕಾದಷ್ಟು ವೆಚ್ಚ ಮಾಡಿ ಮಿಕ್ಕಿ ದುದನ್ನು 
ಸಹಾಯಹೀನೆರಾದ ಹೆಂಗಸರೆ ಸೇವಾರ್ಥವಾಗಿ ದಂನೆ ಮಾಡುವೆನು 
(ಕಂ೪ಕುಂ.- ೦೬೦). . [ಸಂ. ಪ್ರಾಣಧಾರಣ] 

ಪ್ರಾಣನ (ನಾ). ೧. ಕಂಠ; ಕುತ್ತಿಗೆ. ೨. ನೀರು; ಜಲ. ೩. ಬದುಕಿಸು 
ವುದು; ಜೀವವನ್ನೂ ಉಳಿಸುವುದು : ಜಾಯಾವಿಯೋಗದಿಂ ದುಃಖಿತ 
ನಾಗಿಯುಮೆನ್ನ ತಂದೆ ಪುತ್ರಸ್ನೇಹದಿಂದಳವಿಗಬೌದ ಹೃದಯಶೋಕಮನ 
ಡಂಗಿರ್ದು ವ" ಾಣನೆಪ್ರಯತ್ನತತ್ವರೆನಾಗಿ (ಕಾದಂ. ೧೩೪)- [ಸಂ-7 

ಪ್ರಾಣನಪ್ಪ (ನಾ). ಜೀವ ಹೋಗುವುದು; ಸಾವು; ಮರಣ : ಬಸ್ಸು 
ಅಪಘಾತಕ್ಕೊಳಗಾದರೂ ಹೆಚ್ಚು ಪ್ರಾಣನಷ್ಟವಾಗಲಿಲ್ಲ (88). [ಸಂ.) 

ಪ್ರಾಣನಾಥ (ನಾ). ೧- ಗಂಡ; ಪತಿ: ಮತ್ತೊಂದೆಡೆಯೊರ್ವಳ್‌ 
ಆತ್ಮೀಯಪ್ಪಾಣನಾಥನಗಲೈಯಂ ಸೈರಿಸಲಾಣದೆ (ಅ0ಪು- ೦೨-೩೯5). ವಿ. 
ಯಮ. ೩. ಜೀವದ ಒಡೆಯೆಂ; ಶಿವ : ಎನ್ನ ಭಾವದ ಕೊನೆಯ 
ಮೊನೆಯ ಮೇಲೆ ಮನೆಯ ಮತಸಾಡಿಕೊಂಡಿಪ್ಪೆಯಯ್ಮಾ ಕೂಡಲಶಂಗಮ 
ದೇವಾ ನೀನೆನ್ನ ಪ್ರಾಣನಾಥನಾಗಿ (೨ಸನ. ೮0೨); ಕೇಳು ಕೇಳಯ್ಕಾ ಪ್ರಾಣ 
ನಾಥನೆ ಎನ್ನ ಪ್ರಾಣಪೂಜೆಯ ಬಗೆಯ ಬಣ್ಣಿಸುತಿರ್ಪೆನು (ಅಏಂಡೇ. 
೨೪೦ -೮ಓ)- (ಸಂ.] 

ಪ್ರಾಣನಾಥೆ (ನಾ). ಹೆಂಡತಿ; ಪತ್ನಿ: ಸಾಣೆವಿಡಿದಿರ್ದ ಕರಪತ್ರಮು 
ಕೊಡಿಸಿದಂ ಪ್ರಾಣನಾಥೆಯ ಕೈಯೊಳು (ಶೈ ಬಳಾ- ೨೬-೬೦). 

[ಪ್ರಾಣನಾಥ + - ಎ] 

ಪ್ರಾಣನಾಶಕ (ಗು). ಸಾವನ್ನುಂಟುಮಾಡುವ; ಜೀವ ಕಳೆಯಂವ : 
ಗಿಡಗಳಿಗೆ ಹಾಕಲು ತಂದಿರುವ ಆ ವ್ರಾಣನಾಶಕದ್ರವ್ಯವನ್ನು ಮಕ್ಕಳ ಕೈಗೆ 
ಸಿಗುವಂತೆ ಇಡಬೇಡ (ರೊಂ). [ಸಂ.7 

ಪ್ರಾಣಪಂಚಕ (ನಾ)- ಶರೀರದೊಳಗಿರುವ ಪ್ರಾಣ, ಅಪಾನ, ಸಮಾನ, 
ಉದಾನ ಮತ್ತು ವ್ಯಾನಗಳೆಂಬ ಐದಂ ಬಗೆಯ ಪ್ರಾಣವಾಯು 
ಗಳು : ಸುಜ ನಟ್‌ ಇದು ಪ್ರಾಣಪಂಚಕನಿರ್ಗಮ ಸಾಮಾನ್ಯ ವ್ಯಾನವು 
ಗರ್ಭವೂ ದಾನವು ಅಪಾನವು ಪ್ರಾಣಗಳುಯೆಂದ (ಶ್ವಾಶಸಿಂ- ೫-೨೪): 
"ಪಂಚಪ್ರಾಣ' ಪರಾ. [ಸಂ.7 

ಪ್ರಾಣಪಣ (ನಾ). ಜೀವವನ್ನೇ ಒಡ್ಡುವುದಂ; ಪ್ರಾಣವನ್ನೇ ಪಣ 


ಓ೧೧೮ 


ಪ್ರಾಣಪ್ರಿಯೆ 


ವಾಗಿಡುವುದಂ ; ಪ್ರೌಾಣಪಣ[ಕಾ೫ಾ. ಪಥ, ಪದ]ವಿಮು ನಿಖಳಎದ್ಕದ 
ಜಾಣತನವಿದು ವಿನಯವೆಂದಿದು ಕೇಣವಿಲ್ಲದೆ ನೆರವಿ ನೇಗಿ. ಹೊಗಳಿತು 
ಧನಂಜಯನ (ಕುನ್ಮಾಳಿ- ೭-೪೬). [೫9.7 
ಪ್ರಾಣಪತಿ (ನಾ). » ಪ್ರಾಣನಾಥ ೧: ಮಧುರೆಯಲಿ ಬಲ್ಲ ಹಬ್ಬ 
6 ವುಟ್ಟಿಸಿ ಕುಟಿಲದಲಿಯೆಮ್ಮ ಪ್ರಾಣಪತಿಯ ಕರೆಸಿದ ಸುದತಿಯರ ಮನದಳಲು 
ತಟ್ಟದಿಹುದೆ ನಮ್ಮ ಎದೆಗಿಚ್ಚು ಕಂಸನ ತಲೆಗೆ ಮೂಡಲಿಯೆನುತ (ಕೆರೂರ. 
೪-000-೧೪). [ಂ.] 
ಪ್ರಾಣಪದ (ನಾ). ಜೀವಕ್ಕೆ ಸಮವಾಗಿ ಪ್ರೀತಿಸುವ ವಸ್ತ್ರ; ಅತಿ 
ಪ್ರಿಯವಸ್ತೂ : ಧೆರೆಯೊಳೆಲ್ಲಂ ಸ್ಥಾತಿವರುಷಂ ಸುರಿಯಲೆಂತಹ ಹನಿಗಳಿಗೆ 
ಏ ಪರಿಯೊಳಂ ಕಜಕಗೊಳ ದಂತಾಗಿದಆ ವರಿ ಬೇಜ$ ನಿರತವದಲ್‌ಂ 
ಪ್ರಾಣಪದವಾದಿರವಿಗಲ್ಲದೆ ಬಾಯಿದೆಜ?ಯದು ಕರಮೆಸೆವ ಸಿಂನೊಂದು 
ನೆನೆವುತಮಿಹುದು ಮಳೆಗಳಿಗೆ (೩ಸಫು. 80-39). [ಸಂ.) 
'ಪ್ರಾಣಪದಕ (ನೂ). ಬದುಕಿನಲ್ಲಿ ಪ್ರಿಯವಾದ ವಸ್ತು : ಓದಿಗಿಂತಲೂ 
ಕ್ರಿಕೆಟ್‌ ಆಟ ಅವನ ಪ್ರಾಣಪದಕವಾಗಿತ್ತು (ರೂಢಿ). [ಸಂ.7 
ಪ್ರಾಣಪರಿಚ್ಛೇದ (ನಾ). ಜೀವ ಬಿಡುವುದಂ; ಪ್ರಾಣ ಕಳೆದುಕೊಳು 
ವುದಂ : ಪ್ರಾಣಪರಿಚ್ಛೇದಂಗೆಯ್‌' ಪರಾ. [ಸಂ.] 
ಪ್ರಾಣಪರಿಚ್ಛೇದಂಗೆಯ್‌ (ಕ್ರಿ). ಜೀವ ಬಿಡು;ಪ್ರಾಣ ಕಳೆದುಕೊಳ್ಳು: 
“ಪ್ರಾಣಪರಿಚ್ಛೀದಂಗೆಯ್ಯವನಂ ಆಯಶ್ಶೂಳಿಕನೆಂಬುದು” (ಪಂಾಯು.೩೦- 
೨೦೬) - [ಪ್ರಾ.ಣಪರಿಚ್ಛೇದ 4 ಕೆಯ್‌,] 
೨ | ಪ್ರಾಣಪವನ (ನಾ). ಜೀವದ ಉಸಿರು; ಪ್ರಾಣವಾಯಂ : ಪ್ರಾಣಪವನನ 


ಬೀಡು ಬಟ್ಟುದು ಗೊ:ಣಿನಲಿ (ಳುನ್ಮಾ ಳ.೦೯-೪೭). [ಸಂ.] 
ಪ್ರಾಣಪೂಜೆ (ನಾ). ಪರಮಾತ್ಮನ ಅರ್ಚನೆ; ದೇವರ ಪೂಜೆ: 

ಕೇಳು ಕೇಳಯ್ಯಾ ಪ್ರಾಣನಾಥನೆ ಎನ್ನ ಪ್ರಾಣಪೂಜೆಯ ಬಗೆಯ 

ಬಣ್ಣಿಸುತಿರ್ಪೆನು (92ಂಕೇ. 3೪೦-6೭). ` [ಸಂ. ಪ್ರಾಣಪೂಜಾ)] 


ಪ್ರಾಣಪ್ರತಿಷ್ಠಾಪನೆ (ನಾ). .೧. ವಿಧಿಪೂರ್ವಕವಾಗಿ ಪ್ರಾಣವನ್ನು 
ಆವಾಹನೆ ಮಾಡಿ ವಿಗ್ರಹವನ್ನು ಪ್ರತಿಷ್ಠಿಸುವ ಪೂಜೆಯ ಒಂದಂ 
ಅಂಗ ; ಎಗ್ರಹದಲ್ಲಿ ದೇವತ್ವವನ್ನು ಆವಾಹಿಸುವುದು. ೨. ಜೀವ 
ತುಂಬುವುದು ; ಜೀವಂತಗೊಳಿಸುವುದು : ಘಟನೆಗಳನ್ನು ಸನ್ನಿವೇಶ 
ಗಳನ್ನು ಕಲ್ಪಿಸಿಕೊಂಡು ಅವುಗಳಲ್ಲಿ ಪ್ರಾಣಪ್ರತಿಷ್ಠಾಪನೆ ಮಾಡಿ... 
ಅವು ಜೀವಿಸುವಂತೆ ಮಾಡಿಕೊಳ್ಳಬೇಕು (ಶಂಡತಿತ್ರೆ . ೬೨). 
[ಸಂ. ಪ್ರುಣಪ್ರೆತಿಷ್ಠಾ ಪನ) 
ಪ್ರಾಣಪ್ರತಿಷ್ಠೆ (ನಾ). ಪ್ರಾಣಪ್ರತಿಷ್ಠಾಪನೆ ೧: ಶಾಸ್ತ್ರೊೇಕ್ತವಾಗಿ 
ನಿರ್ಮಿತವಾದ ಪ್ರತಿಮೆಯಲ್ಲಿ ನಿರ್ದಿಷ್ಟದೇವತೆಯನ್ನು ಆವಾಹನೆ ಮಾಡು 
ತ್ತಾರೆ, ಈ ವಿಧಿಗೆ 'ಪ್ರಾಣಪ್ರಶಿಷ್ಠಾ? ಎಂದು ಹೆಸರು (ಕಾಕರ. 806); 
ಮೂಲಬೇರದ ಸ್ಮಾಪನೆಯಾದ ಮೇಲೆ ಪ್ರಾಣಪ್ರತಿಷ್ಮ್ಠೂ ನೇತ್ರೋ 
ನ್ಮೀಲನಾದಿ ಕರ್ಮಗಳನ್ನು ವಿಧಿವತ್ತಾಗಿ ಮಾಡಿ (ಹೊಯ್ಮುವಾ, ೦೯). 
[ಸಂ. ಪ್ರಾಣಪ್ರತಿಷ್ಠಾ) 
ಪ್ರಾಣಪ್ರಿಯ (ಗು). ಜೀವಕ್ಕೆ ಸಮವಾದ; ಬಹಳವಾಗಿ 
ಪ್ರೀತಿಸಂವ : ಬಗೆಯಂ ಪ್ರಾಣಪ್ರಿಯಸ್ವೀಜನತನಯಧನವ್ರಾತದೊಳ್‌ 
ಮಾಡದಾರ್ತಾಜಿಗೆ ಬಂದೊಡ್ಡಲೈ  ವೇಟ್ಲಿಂಗರನಿಕಷದೊಳೆಮ್ಮಂದಮಂ 


ನೀನೆ ಕಾಣ್ಣೈೆ (ಅಂತು. ೦೪-೮) ; ಪ್ರಾಣಪ್ರಿಯಾಣ್ಮನಂ ಕಾಣದಿರೆ 
ಪೊತ್ತುವುದು ಹರಣದುರಿ (ಶಶಶ್ರ್ರಂಗ. ೫೩-೦೫೦೩). [ಸಂ. 
ಪ್ರಾಣಪ್ರಿಯೆ (ನಾ). ಹೆಂಡತಿ; ಪತ್ನಿ: ಪ್ರಾಣಪ್ರಿಯೆಯಿಲ್ಲದೆ 


ನಿಃಪ್ರುಾಣಮದೆಂತುಣ್ಣುದೀಗಳೀಯೊಡಲಹಿತಪ್ರಾಣಾನಿಲನಿಂದೆನ್ನ ಕೃಪಾಣಾ 


ಹಿಯನೂಡಿ ಬಲಕಕಮಾನುಂಡಪ್ಪೆ೦ (ಕಂಪು. ೦೦-೩೭). 
[ಸಂ. ಪ್ರಾಣಪ್ರಿಯಾ] 


46 


ಪ್ರಾಣಬಾಧೆ 


ಪ್ರಾಣಬಾಧೆ (ನಾ). ಜೀವ ಹೋಗಂವ ಸ್ಥಿತಿಯಲ್ಲಿ ಆಗುವ ತೊಂದರೆ ; 
ಪ್ರಾಣ ಹೋಗುವಾಗ ಆಗಂವ ಹಿಂಸೆ : ಅವರು ಪ್ರಾಣಬಾಧೆ 
ತಡೆಯಲಾರದೆ ಬಹಳ ನರಳಾಡುತ್ತಿದ್ದರು (6). [ಸಂ. ಪ್ರಾಣಬಾಧಾ)] 

ಪ್ರಾಣಬಿಡು (ಕ್ರಿ). ೧. ಸಾಯು; ಮರಣವನ್ನು ಹೊಂದಂ : `ಶುಕ್ಲ 

£ಣಿತಶರೀರ . . . ಪ್ರಾಣಬಿಟ್ಟರೆ ದುರ್ಗಂಧ ನಾಟುವುದು, (ಶ್ರರಂದ. 

8-೪8-3); ಹೆತ್ತ ತಾಯಿ ದುಸಹ ಸಮಾಚಾರವನ್ನು ಕೇಳಿ ಪ್ರಾಣಬಿಟ್ಟರು 
(ಕಾಂತರಾ. ೦೭೦); ಫಕೀರನು ಪ್ರಾಣಬಿಟ್ಟಿದ್ದಾನೆ ಎಂದು ಹೇಳಿದರು 
(0೪೦ತ್‌. ೨೯೭). ೨. (ಆಲಂ) ಅತ್ಯಂತ ಕಷ್ಟಪಡು ;: ಶ್ರಮಿಸಂ ; 
ಇಷ್ಟು ಪ್ರಾಣಜಿಟ್ಟಿರಲ್ಲ ನೀವು, ಕೊನೆಗೂ ಒಂದು ಕುಂಟುಪಂಕ್ತಿ 
ಬರೆದೇ ಹೋದರು ಅವರು (ಮುಗಿಯು. ೩೪೬). [ ಪ್ರಾಣ--ಬಿಡ್ಮು] 

ಪ್ರಾಣಭಯ (ನಾ). ಜೀವಕ್ಕೆ ಉಂಟಾಗಂವ. ಅಪಾಯದ ಅಂಜಿಕೆ; 
ಪ್ರಾಣದ ಹೆದರಿಕೆ : ನಿಮ್ಮ ಪ್ರಸಾದದಿಂ ಪ್ರಾಣಭಯಂ ಪಿಂಗಿದುದು 
(ರರ್ಮಾಮ್ಕು. ೦೨-೦೭೩) : ಪ್ರಾಣಭಯ ತನ್ನಂತೆ ಸಕಲಪ್ರಾಣಿಗಳಿಗುಂಟು 
(ನ್ಮ. ೯-೩೦). [ಸಂ.] 

ಪ್ರಾಣಮಯಕೋಶ (ನಾ). . ಜೀವವನ್ನು ಆವರಿಸಿಕೊಂಡಿರುವ ಐದಂ 
ಬಗೆಯ ಆವರಣಗಳಲ್ಲಿ ಒಂದು: ಸೂಕ್ಷ ತನುವಿನಲ್ಲಿ ಪ್ರಾಣಮಾರುತನುಂ 
ಕರ್ಮೇಂದ್ರಿಯಂಗಳುಂ ಕೂಡಿ ಪ್ರಾಣಮಯಕೋಶವೆನಿಸುವುದು 
(8ನೇಕ- 90) ; ಪಂಚಪ್ರಾಣವು ಕರ್ಮೇಂದ್ರಿಯವು ಕೂಡಿ ಪ್ರಾಣಮಯ 
ಕೋಶವೆಂದು ಹೇಳಲ್ಪಡುವುದು (೬ಕ್ಕಸ್ಮ. ೦3-00) ; ದೇಹದಲ್ಲಿ ಪೂರ್ಣಬಲ 
ವನ್ನು ಕೊಡತಕ್ಕ ಇಂದ್ರಿಯಗಳನ್ನು ಪ್ರೇರಿಸತಕ್ಕ ವುಯುವೇ 
ಪ್ರಾಣಮಯಕೋಶ (ವಾತ್ಮ- ೦೩0). 'ಕೋಶಪಂಚಕ' ಪರಾ. (ಸಂ.] 

ಪ್ರಾಣಮಿತ್ರ (ನಾ). ಜೀವಕ್ಕಿಂತಲೂ ಅತಿಶಯವಾದ ಸ್ನೇಹಷನ್ನು 
ಹೊಂದಿರಂವವನು ; ಪ್ರಾಣಸಖ : ಪ್ರಾಣಮಿತ್ರ ನೆನಿಪ್ಪ ಭಕ್ತತ್ರಾಣನಂ 
ಬಸವಣನನಗಲ್ಲಿಲ್ಲ ತೇಣಧರಧರನಲ್ಲಿಗೆಂತುಜ್‌ ಹೋಗಬಹುದಯ್ಯಾ (ಆಸಪ್ರು, 
೩೬-೩೨) : ಅವರಿಬ್ಬರೂ. , , . ಪ್ರಾಣಮಿತ್ರರು (ಪುಶರು. ೩6೦). 

[ಸಂ. 

ಪ್ರಾಣಯಾತನೆ (ನಾ). - ಪ್ರಾಣಬಾಧೆ : ಕೃಷ್ಣನನ್ನು ನೋಡುತ್ತ, 
ಪ್ರಾಣಯಾತನೆಯನ್ನೂ ಲಕ್ಷಿಸದೆ... ನಮ್ಮೊಡನೆಯೆಲ್ಲಾ ಯಜುಮಾರ್ಗದಲ್ಲಿ 
ಯುದ್ಧಮಾಡಿದರೆ ಖಂಡಿತವಾಗಿಯೂ ನಿಮಗೆ ವಿಜಯವಾಗುತ್ತಿರಲಿಲ್ಲ 
ಎಂದನು (ನಕರ. ೩೦೪) - [ಸಂ. ಪ್ರಾಣ ಮಾತನಾ] 

ಪ್ರಾಣರಕ್ಷಣೆ (ನಾ). ಜೀವವನ್ನು ಕಾಪಾಡಿಕೊಳ್ಳುವುದು : ಅಂತು 
ಮೆಯ್ಯಟಯದಿರ್ದನಂ ಕಂಡು ಭಯಂಗೊಂಡುಪದೇಶಕ್ಕೆಡೆಯಿಲ್ಲದೆ ಪ್ರಾಣ 
ರಕ್ಷಣೋಪಾಯಮನಾದೊಡಂ ಮಾಲಸ್ತಿನೆಂದಲ್ಲಿಂದ ಮೆಬ್ಬಚ್ಚೋದ 
ಸರೋವರಮಂ ಪೊಕ್ಕು (ಕಾದೂ. 638) ; ಸುಲ್ತಾನನನ್ನು ನಗರದಿಂದ 
ಚಿತ್ರದುರ್ಗದ ಕೋಟೆಗೆ ಹೋಗಿ ಪ್ರಾಣರಕ್ಷಣೆ ಮಾಡಿಕೊಳ್ಳುವಂತೆ 
ಮಾಡಿದ್ದೇನೆ (ರ9ೌಂತ್‌. ೦೩೩). (ಸಂ. ಪ್ರಾಣರಕ್ಷಣ] 

ಪ್ರಾಣಲಿಂಗ (ನಾ). ೧. ಪರವರಾತ್ಮ ; ಶಿವ : “ಶಿವ ಃ ಇ ಪ್ರಾಣಲಿಂಗ” 
(ಕಾಶಕ್ಕ. ೦೭೨). ೨- [ಶೈವ] ಐದು ಬಗೆಯ ಲಿಂಗಗಳಲ್ಲಿ ಒಂದಂ : 
ಶೈವಸಿದ್ಧಾಂತಸಮ್ಮತವಾದ ಪಂಚಲಿಂಗಾರ್ಚನದೊಳು ಸ್ವಯಂಭಾಲಿಂಗ 
ಬಾಣಲಿಂಗ ಚರಲಿಂಗ ಸಂಕೀರ್ಣಲಿಂಗ ಪ್ರಾಣಲಿಂಗವೆಂಬೈದಜಕೊಳಗೆ 
ತಮ್ಮ ತಮ್ಮ ಶಕ್ತ್ಯನುಸುರವಾಗಿ ಅರ್ಚನತತ್ತರರಾಗಬೇಕೆಂದು ನಿಶ್ಚಯಿಸ 
ಲಕ್ಕುಂ (ಏನೀಕ. ೦೦೨). ೩. [ವೀಶೈ] ಇಷ್ಟಲಿಂಗ. ಭಾವಲಿಂಗ 
ಮತ್ತು ಪ್ರಾಣಲಿಂಗಗಳೆಂಬ ಮೂರು ಬಗೆಯ ಲಿಂಗಗಳಲ್ಲಿ ಒಂದು; 
ದೇಹಗುಣವ್ಮಾಪ್ತ್ರಿಯನ್ನು ಬಿಟ್ಟು ಶಿವಸ್ವರೂಪದಲ್ಲಿ ಮನಸ್ಸು 
ಲೀನವಾಗುವ ಒಂದು ಸ್ಥಿತಿ: ಪ್ರಾಣಲಿಂಗವು ಸಕಲ ನಿಷ್ಕಲರೂಪ 
ವಾಗಿದ್ದು. ಮನಸ್ಸಿನಿಂದ ಗ್ರಹಿಸತಕ್ಕುದಾಗಿರುವುದು (ಶಫಾಸೂ. ೩) ; 


೬೧೧೯ 


ಪ್ರಾಣವಾಯು 


ಇಷ್ಟಲಿಂಗ ಪ್ರಾಣಲಿಂಗ ತೃಪ್ತಿಲಿಂಗವೆಂದು ಶಿವಲಿಂಗತ್ರಯಭೇದಂಗಳವು 
ಗಳಲ್ಲಿ ದೇಹಗುಣವ್ಯಾಪ್ತಿಯಂ ಬಿಟ್ಟು ಶಿವಲಿಂಗಸ್ವರೂಪದಲ್ಲಿ ಮನವು 
ಮುುಟ್ಟಿಹುದೇ ಪ್ರಾಣಲಿಂಗವೆನಿಸುವುದು (ವಿವೇಕ. ೦೨೩). [ಸಂ.7 
ಪ್ರಾಣಲಿಂಗಿ (ನಾ). [ವೀಶೈ] ಷಟ್ಸ್ಮಲಗಳಲ್ಲಿ ನಾಲ್ಕನೆಯ ಹಂತವಾದ 
ಪ್ರಾಣಲಿಂಗಸ್ಥ ಲವನ್ನು ತಲಪಿರುವವನು ; ನಾನಂ, ನನ್ನದು 
ಎಂಬ ಮೋಹವನ್ನು ತೊರೆದು ಸರ್ವವನ್ನೂ ಲಿಂಗಮಯವೆಂದು 
ಭಾವಿಸುವವನಂ: ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣನೈಕ್ಕನು 
ಮೆಲ್ಲಮೆಲ್ಲನೆ ಆದಹೆನ್ನೆಂಬನ್ನಬರ ನಾನೇನು ವಜ್ರದೇಹಿಯೆ (0ಸನ- 6೬); 
ನಾನು ನನ್ನದೆಂಬ ಭ್ರಮಾಜನ್ಮವಾದ ಮೋಹವನ್ನು ತ್ಯಜಿಸಿ ಇದೆಲ್ಲವೂ 
ಲಿಂಗಮಯವಾದುದೆಂದು ತಿಳಿದು ತದೇಕಯತ್ತ ವರಾನಸನಾಗಿರುವುದೇ 
ಪ್ರಾಣಲಿಂಗಿಯ ಸ್ವರೂಪವು (ಶಿವಾಸೂ- ೫೪) ; ಎನ್ನ ಸಿದ್ಧರಾಮನಂತೆ ಶುದ್ಧ 
ಪ್ರಾಣಲಿಂಗಿಯೆಂದೆನಿಸಯ್ಯ (6ಏಂಕೇ. ೭೩-೪೫). (ಸಂ. ಪ್ರಾಣಲಿಂಗಿನ್‌] 
ಪ್ರಾಣಲಿಂಗಿಸ್ಕಲ (ನಾ). [ವೀಶೈ] ವೀರಶೈವಮತದಲ್ಲಿ ಸಾಧನೆಯ 
ಷಟ್ಸ್ಮಲಮಾರ್ಗದ ನಾಲ್ಕನೆಯ ಸೋಪಾನ, ಹಂತ; ಷಟ್ಟಲ 
: ಅನಿಲಾಂಗದಲ್ಲಿ ಮನೋಹಸ್ತದಿಂದ ಚರಲಿಂಗಾರ್ಚನ ' 
ಯುಕ್ತವಾದುದೇ ಪ್ರಾಣಲಿಂಗಿಸ್ಮಲ (ಶಿರಾಸೂ. ೭); ಪ್ರಾಣಲಿಂಗಿಸ್ಮಲ 
PRN! ಅಂಗಲಿಂಗಿಸ್ಕಲ ಈ ಐದು ಪ್ರಾಣಲಂಗಿಸ್ಕಲಂಗಳು (6ಐಂಡೇ- 
೨೩೦-೦೦೪). [ ಸಂ. ] 
ಪ್ರಾಣವಂಚಕ (ನಾ). (ತನ್ನ) ಜೀವಕ್ಕೆ ವಂಚನೆ ಮಾಡಿಕೊಳ್ಳು 
ವವನಂ : ಮೂದಲಿಸಲುಂ ಪ್ರಾಣವಂಚಕನಾದವಂಗಂ ಲಿಂಗಭಕ್ತಿ ಸುವೇ 


ಧಿಸದು ಧನವಂಚಕಂಗೆ ಸುಸಾಧ್ಯವಾಗದದು ಆದಿಜಂಗಮಭಕ್ತಿ (ಉಸಪು. 
೩೪-೦೯). [ಸಂ.7 
ಪ್ರಾಣವಧೆ (ನಾ). ಕೊಲ್ಲುವುದು : ಪ್ರಾಣಹಾನಿ : ಜನಚಂದ್ರ ದೇವಂ 


ನಡೆಯೆ ಧರ್ಮಚಕ್ರ ಮುಂದೆ ನಡೆಯೆ ನಡೆವ ನಾಲ್ಕುಂ ದೆಸೆಗಳೊಳಂ 
ನೂಜುಯೋಜನಪ್ರಮಾಣಾಂತರದೊಳಾವ ಜೀವಕ್ಕಂ ಪಸಿವು ಪಸವುಂ 
ಪ್ರಾಣವಭೆಯುವತಾಗದಿರೆಯುಂ (ಕಾಂತಿಫಿ- ೦೨-೦೪ ನ) : ಶಾಸ್ತ್ರ ಘನ 
ವೆಂಬೆನೆ ಕರ್ಮವ ಭಜಸುತ್ತಿದೆ ವೇದ ಘನವೆಂಬೆನೆ ಪ್ರಾಣವಧೆ (04: 
ವೇಧೆ] ಯ ಹೇಳುತ್ತಿದೆ (ಬಸವ. ೨೦೪). [ಸಂ. ಪ್ರಾಣವಧ] 

ಪ್ರಾಣವಲ್ಲಭ (ನಾ). ೧. ಪ್ರೀತಿಪಾತ್ರ ವ್ಯಕ್ತಿ: ಬಿಡದೆ ಪೊಗೆ ಸುತ್ತೆ 
ತೋಳಂ ಸಡಲಿಸದಾ ಪ್ರಾಣವಲ್ಲಛರ" ಪ್ರಾಣಮನಂದೊಡೆಗಳೆದರೋಪ 
ರೋಪರೊಳೊಡೆಸಾಯಲ್ವಡೆದರಿನ್ನೆವೇಂ ಸೈಪೊಳವೇ (ಆ0ಫ್ರ- ೩-೨೪). 
೨. ಗಂಡ ; ಪತಿ: ಹಾ ಮದೀಯ ಪ್ರಾಣವಲ್ಲಭನೆ . . . ಎಮ್ಮ ದೃಷ್ಟಿಗೆ 
ದೂರವಾದೈ (ಕಇ೬ರಾ. ೩೭-೭)- [ಸಂ.7 

ಪ್ರಾಣವಲ್ಲಭೆ (ನಾ). ಹೆಂಡತಿ ; ಪತ್ನಿ: ಪೊಲ್ಲಮೆಯೊಳ* ತೀವರ್ದ 
ಗೃಹಸ್ಥರೆಲ್ಲಂ ಕಣ್ಣೆವೆ. ಮಟ್‌ಯಾದೊಡೆ ಬಾಲದನಿತಂ ಮಾಟ್ಬ ಸ್ನೇಹದ 
ಪ್ರಾಣವಲ್ಲಭೆಯುವುಂ ದೋಷಂಗೆಯ್ದಳೆಂಬುದಂ ಕೇಳ್ದನಿತಜಕೊಳೆ ಪೊಣ 
ಮಡಿಸಿ ಕಳೆವರ್‌ (ಕೀವಸಂ. ೩೪-0೪ರ) ; ಶಕುಂತಲೆ. . . ತಾನು ಹೃಡ 
ಯೇಶ್ವರನ ಪ್ರಾಣವಲ್ಲಭೆಯಾಗಿ, ರಾಣಿಯಾಗಿ ಬಾಳಿ ಸುಖಿಸುವೆನೆಂದಾಶಿಸಿದಳು 
(ರರ್ಮಸಾ- ೬೦). [ಸಂ. ಪ್ರಾಣವಲ್ಲಭಾ] 

ಪ್ರಾಣವಾಯು (ನಾ). ೧. ಜೀವನಾಧಾರವಾದ ಗಾಳಿ ; ಅವ್ಲಾಜನಕ ; 
ಪ್ರಾಣವಾಯೂಗಳವರು ಸುಭಟಶ್ರೇಣಿದೇಹಕೆ ನಿನ್ನೆ ತನು ನಿತ್ರಾಣವದ 
ಆ೨ಂದಾಯ್ತು ಪರಿಭವವು (ಕಂವ್ಮಾಣ. 3೦-೦೨) ; ಶ್ಲೇಷ್ಮದಿಂದ ತಡೆಯಲ್ಪಟ್ಟ 
ಪ್ರಾಣವಾಯುವು ಅನ್ನಜೆ, ಯಮಳೆ, ಗಂಭೀರೆ, ಕ್ಷುದ್ರೆ, ಮಹತೆ ಎಂಬೈದು 
ಪ್ರಕಾರದಿಂದ ಬಿಕ್ಕುಳನ್ನುಂಟುಮಾಡುವುದು (ತಠರ್ಕಿ. 3೪೦) - ನಿ. [ಯೋಗ] 
ಪ್ರಾಣವೆಂಬ ಹೆಸರುಳ್ಳ ವಾಯಂ': ರೇಚಕ ಫೂರಕ ಕುಂಭಕ ರೂಪಿಂದೆ 
ಚೇಷ್ಟಿಸುವುದೊಂದು ಪ್ರಾಣವಾಯು (ಕಶ್ನತ. ಟಂ): (ಸಂ. 


ಪ್ರಾಣವಿಯೋಗ 


ಪ್ರಾಣವಿಯೋಗ (ನಾ). ಜೀವವು ಶರೀರದಿಂದ ಬೇರೆಯಕಾಗಂವುದು ; 
ಸಾವು; ವರಣ: ಚೈತ್ಯವೃಕ್ಷದೊಳು ಪಂಚನಮಸ್ಕಾರಮನುಚ್ಚರಿ 
ಸುತ್ತಂ ಪ್ರಾಣವಿಯೋಗಮಾಗೆ (ತಾವುಪು- ೦೭) ; ಪಾಪದಿ ನವೆದಜಾ 
ಮಿಳಗೊಲಿದಾ ಪ್ರಾಣವಿಯೋಗಕಾಲದಲಿ ಕಾಯ್ದುವನು ನೀ (ಹಂತಾ. 93); 
ಕೈನಾಡಿಯನ್ನು ಹಿಡಿದು ನೋಡಿದನು ; ನಾಡಿಯ ಗತಿಯು ಕಾಣಲಿಲ್ಲ, 
ಪ್ರಾಣವಿಯೋಗವಾಗಿದ್ದಿತೇ ? (ಇಶಾಳುಂ. 99)- [ಸಂ.7 

ಪ್ರಾಣಸಂಕಟ (ನಾ). ೧. ಸಾಯಂವಾಗ ಉಂಟಾಗುವ ನೋವು; 
ಪ್ರಾಣಬಾಧೆ : ಗಡ್ಡಂ ಮಾಸೆಗಳು ಬೇಯಲು ಸಮಾಪದ ಗಡಿಗೆ 

_ ಬಾವಿಗಳೊಳಗೆ ಧುವಿ್ಮ್ಮಿಕ್ಕುವರು. ತಮ್ಮಯ ಪ್ರಾಣಸಂಕಟಕೆ (ಇಸಪು.- 
೫೬-೩೮) ; ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣಸಂಕಟ (ಗಾರೆ). ವಿ. (ಆಲಂ) 
ಅತ್ಯಂತ ಹಿಂಸೆ ; ಪೇಚು : ಕರಿ ಕೊಳಿಗಳಿಂದುಂಟಾಗುವ ಎಷ್ಟೂತೆ, 
ಒದ್ದೆ ಸೌದೆಯಿಂದಾಗಿ ಪ್ರಾಣಸಂಕಟ ಇವುಗಳಿಂದ ಕೂಡಿದ ಅನಾರೋಗ್ಯ 
ಕರವಾದ ಅಡುಗೆಮನೆಗಳಿಂದಾಗಿ ಎಷ್ಟು ಮಂದಿ ಸ್ತ್ರೀಯರು ತಮ್ಮ 
ಆರೋಗ್ಯವನ್ನು ಕಳೆದುಕೊಂಡಿಲ್ಲ? (೨6223. 3೦)- [ಸಂ.7 

ಪ್ರಾಣಸಂಯಮ (ನಾ).೧. ಉಸಿರಾಟವನ್ನು ಹತೋಟಿಯಲ್ಲಿಡುವುದು. 
ವಿ. [ಜೈನ] ಷಟ್ಕಾಯಂಜೀವಗಳ ವಧೆ ವರಾಡದಿರಂವುದು ; 
ಆಭ್ಕಂತರಂ ಬಾಹೃಮೆಂಬೆರಡುಂ ತೆಅದ ಪರಿಗ್ರಹಮನೀಡಾಡಿ ಪ್ರಾಣ 
ಸಂಯಮಮಿಂದ್ರಿಯಸಂಯಮಮೆಂಬೆರಡುಂ ತೆಆದ ಸಂಯಮಮಂ ತಾಳ್ಜಿ 
(ಕೇವಸಂ- 00-09 ನ)- "ಇಂದ್ರಿಯಂಸಂಯಂವಂ ಪರಾ. [ಸೂಂ.7 

ಪ್ರಾಣಸಖ (ನಾ). ಜೀವಕ್ಕೆ ಸವಂವಾದ ಗೆಳತಿ; ಅತ್ಯಂತ ಪ್ರಿಯ 
ಳಾದವಳಂ : ಕ್ಷಮಿಸು ನೀಂ ಪ್ರಾಣಸಖೀ ರಮಣೀ ರಾಕೇಂದುಮುಖೀ 
(ಶಾಕುಂಕ- ೦೦೦ ಅಂಪರೈ) - [ಸಂ. ಪ್ರಾಣಸಖೀ] 

ಪ್ರಾಣಸಮೆ (ನಾ). ೧. ಜೀವಕ್ಕೆ ಸಮನಾದವಳಂ; ಪ್ರಾಣಪ್ರಿಯೆ : 
ಪಾಣಸಮೆ ಹೃದಯದಿಂ ಮತ್ಪ್ರಾಣದೊಳೊಡಗೂಡಿ ಪೋಗಲಾಗೆಂದೆನ್ನಂ 
ಮಾಣಿಪವೋಲ್‌ ಕಯ ಸುಮನೋಬಾಣಾಗ್ಲಿ ಸ್ಬುರಿತಹೃದಯದೆೊಳ್‌ 
ಸೊಗಯಿಸುಗುಂ (ಕಾರುಶೂ- 03). ೨. ಹೆಂಡತಿ ; ಪತ್ನಿ. 

[ಸಂ. ಪ್ರಾಣಸವಮಾ] 

ಪ್ರಾಣಸ್ಥಾನ (ನಾ)- ಜೀವವಿರುವ ಸ್ಥಳ ; ಹೃದಯಂ ; ವಾತಾದಿದೋಷ 
ಗಳು . . . ಅತ್ಯಂತಬಲವುಳ್ಳುದಾಗಿ ಪ್ರಾಣಸ್ಥಾನವಾದ ಹೃದಯವನ್ನಾ 
ಶ್ರಯಿಸಿ' ಸನ್ಮಾಸವೆಂಬ ರೋಗವನ್ನುಂಟುಮಾಡುವುದು (ಸಳನ್ಕೆ. ೨೮೦). 

[ಸಂ.] 

ಪ್ರಾಣಸ್ನೇಹಿತ (ನಾ). ಜೀವಕ್ಕೆ ಸಮನಾದ ಗೆಳೆಯಂ ; ಪ್ರಿಯಮಿತ್ರ : 
ನಾವು ಧನಿಕರಲ್ಲದಿದ್ದರೂ ಪ್ರಾಣಸ್ನೇಹಿತರನ್ನು ಹೇಗೆ ಆದರಿಸಬೇಕೆಂದು 
ನಮಗೆ ಗೊತ್ತು (ಮುಲನಾ- ೦೨೪) ;: ಪ್ರಾಣಸ್ನೇಹಿತನಾದತೂ ಮಾನಿನ 
ಬುಟ್ಟಿಗೆ ಕೈಹಾಕಬೇಡ (ಗಾರ). INo.] 

ಪ್ರಾಣಸ್ವರೂಪ (ನಾ). ಜೀವದ ರೂಪದಲ್ಲಿರುವವನಂ; ಪ್ರಾಣಪ್ರಿಯ: 
ವೆತಿಯೆನಗೆ ಪ್ರಾಣಸ್ವರೂಪನಾಗಿದ್ದಾನೆ (ಕಶಾಳುಂ. ೦೨೦). [ಸಂ.] 

ಪ್ರಾಣಹತಿ (ನಾ). ಮರಣ ; ಸಾವು: ಸಹಜಾಶುಚಿದೇಹಂ ಪ್ರಾಣ[ಶಾಕಾಂ. 
ಣಿ]ಹತಿ ಪ್ರಾರಂಭಮೆಂದು ವನಿತಾರತಿನಿಸ್ಪ ೃಹನಾಗಿ ತೊಜಕಿದು ನೆಗಟ್ಟ ಂ 
ಗೃಹಸ್ಮರೊಳ್‌ ಬ್ರಹ್ಮಚಾರಿಯೇಬನೆಯಾತಂ (ಸುಕುರೂಿ- ೬-೩೨). 

[ಸಂ.] 

ಪ್ರಾಣಹತ್ಯೆ (ನಾ). ಕೊಲ್ಲುವುದು ; ಸಾಯಿಸುವುದು : ಬರಡಿಗಳನ್ನು 
ತಾನು ಕೊಲ್ಲುವುದಿಲ್ಲವೆಂತಲೂ ಇಸ್ವಿಯ ಬಾಯಿಗೆ ಸಿಕ್ಕು ಅವು ತಾವೆ 
ಪ್ರಾಣಹತ್ಯೆ ಮಾಡಿಕೊಳ್ಳುತ್ತವೆಂತಲೂ ಅಗಸನು ಹೇಳುತ್ತಾನೆ (ದೇಳನಿ. 
೬): ಪ್ರ್ರಿಣಹತ್ಯೆಗೆ ಪ್ರವೃತ್ತವಾಗಲು, ನಿನಗೊದಗಿದ ಏಪಶ್ಚಿ ಯಾವದು? 
(ಕೃತಕ್ಕೆ - ಓ)- (ಸಂ. ಪ್ರಾಣಹತ್ಮ) 


೬೧೨೦ 


[el 
೦ 


ಪ್ರಾಣಿ 
ಪ್ರಾಣಹರ : (ಗು). ೧. ಜೀವವನ್ನು ತೆಗೆಯುವ; ಕೊಲ್ಲಂವ. 
(ನಾ). ಪಿ." ಜೀವವನ್ನು ತೆಗೆಯಬವಂಥದಂ ; ಸಾಯಿಸಂ 


ವಂಥದು : *ಕ್ಷ್ವೇಳಃ . ಗರಳಂ, ವಿಷಂ-೩ ಸಾಮಾನ್ಯವಾಗಿ ಸಕಲ 
ವಿಷಗಳಿಗೂ ಹೆಸರುಗಳು. ಅಂದರೆ ಪ್ರಾಣಹರವಾದ ಪಿತ್ತನಂಜು” 
(ಸಿರ್ಕಾಂತಿ- ೭೩). [ಹಂ.] 

ಪ್ರಾಣಾಂತಿಕ (ಗು). ೧. ಮರಣವು ಸವಿಾಪಿಸಿದ ; ಸಾವು ಸವಿರಾಪಕ್ಕೆ 


ಬಂದ : ಪ್ರಾಣಾಂತಿಕ ಸಂಕಟವು ದೊಡ್ಡದಲ್ಲವೆ) (ಕೃತಕ್ಕೆ: ೭೪). 
(ನಾ). ೨. ಸಾವು; ಮರಣ. (ಸಂ.] 
ಪ್ರಾಣಾತಿಪಾತ (ನೂ). ೧. ಕೊಲ್ಲುವಿಕೆ; ಸಾಯಿಸಂವಿಕೆ. ೨. 


[ಜೈನ] ಇಪ್ಪತ್ತೈದು 'ಕ್ರಿಯೆಂಗಳಲ್ಲಿ ಒಂದು; 
ಇಂದ್ರಿಯ, ಪ್ರಾಣಗಳ ವಿಯೋಗದಿಂದಾಗುವ 
ಪಂಚವಿಂಶಶಿಕ್ರಿಯೆಗಳು ೧ ಸಮ್ಮಕ್ತ್ವಕ್ರಿಯೆ . . . ೧೦ ಪ್ರಾಣಾತಿಪಾತ 
(ಆಯುಸ್ಸು, ಇಂದ್ರಿಯಶಕ್ತಿ, ಪ್ರಾಣ ಇವುಗಳ ವಿಯೋಗಕ್ರಿಯೆ) 
(ಕೈನರ- ೬೬)- "ಪಂಚವಿಂಶತಿಕ್ರಿಯೆ' ಪರಾ. [ಸಂ.7 
ಪ್ರಾಣಾಪಹರಣ (ನಾ). ಜೀವವನ್ನು ತೆಗೆದುಕೊಂಡು ಹೋಗುವುದಂ; 
-ಸಂಹಾರ ; ಕೊಲ್ಲಂವುದು : ಪ್ರಾಣಾಪಹರಣದ . ದುರುದ್ದೇಶದಿಂದ 
ಅವಳು ಪ್ರೇರಿತಳಾಗಿದ್ದಳೆಂಬುದಕ್ಕೆ ಸಾಕಷ್ಟು ರುಜುವಾತಿಲ್ಲ(ಪುಕರು. ೨೦೪). 
[ಸಂ.] 
ಪ್ರಾಣಾಪಾಯ (ನಾ). ಜೀವಕ್ಕೆ ಉಂಟಾಗಂವ ತೊಂದರೆ, “ಅಪಾಯ: 
ಪ್ರಾಣಾಪಾಯದ ಭೀತಿ ಇಲ್ಲವೆಂದು ಹರ್ಷ ತಾಳಿದರು (ಕುಂಕೂ. ೨೬): ತಾನು 
ಪ್ರಾಣಾಪಾಯದಿಂದ ಪಾರುಗಾಣಬಹುದೆಂಬ ಅಶೆ ಜನಿಸಿತು (ಕೃಕಕ್ಕೆ. ೪)- 
[ಸಂ.] 


ಆಯಸ್ಸು, 


ಕ್ರಿಯೆ : 


|ಪ್ರಾಣಾಯಾಮ (ನಾ). ಯೋಗ] ಪ್ರಾಣವಾಯಂವನ್ನು ಒಂದಂ 


ಕ್ರವಂದಲ್ಲಿ ವ್ಯವಸ್ಥೆ ಗೊಳಿಸುವುದಂ' : : ವಿಪ್ರೋತ್ತಮರನುಮತದಿಂ 
ಪ್ರಾಣಾಯಾಮಂ ಮಂಂತ್ರಿಸಿ (೧ಂಕ.೦೦-೯೬ ವ) ; ಯಮ ನಿಯಮ ಆಸನ 
ಪ್ರಾಣಾಯಾಮ ಪ್ರಶ್ಯಾಹಾರ ಧಾ 4ನ ಧಾರಣ ಸಮಾಧಿಗಳೆಂಬ ಅಷ್ಟಾಂಗ 
ಯೋಗದೊಳಗೆ (9ಏಂಠೇ. ೨೦೪_೩೩)- ([ಸಂ.] 

ಪ್ರಾಣಾರ್ಪಣೆ (ನಾ). ಜೀವವನ್ನು ಅರ್ಬಿಸಂವುದಂ ; ಸಾಯಂವುದು : 
ದೇಶದ ಸಲುವಾಗಿ ಹಠಾತ್‌ ಪ್ರಾಣಾರ್ಪಣೆ ಮಾಡುವುದು ಅತ್ಯಂತ 
ಅವಶ್ಯಕ (ಇಶ್ಶಳ. ೪) ; ದಂಬನ ಕಾಲುಬುಡದಲ್ಲಿ ಹೋಗಿ ತನ್ನ 
ಪ್ರಾಣಾರ್ಪಣೆ ಮಾಡಿತು-ಬಾಡು (ರಂಠತಾ. 00೬)- [ಸಂ. ಪ್ರಾಣಾರ್ಪಣ)] 

ಪ್ರಾಣಾವಧಿ (ನಾ). ಜೀವಿತದ ಅವಧಿ ; ಸಾಯುವವರೆಗಿನ ಕಾಲ ; 
ಪ್ರಾಣಾವಧಿಯ ರಿಪುಗಳಂ ನುತಿಗೆ ರಕ್ಷಿಪ ಧುಠೀಣಯನ್ನೆವಗುಣಗಳಂ 
ಹರಿಸು (ಶೀಕ್ಕೆಫ್ರ- 3-೭-೦). [ಸಂ.] 

ಪ್ರಾಣಾಹುತಿ (ನಾ). ೧. ಜೀವದ ಬಲಿ; ಸಾವು: ವಂರಣ : ಗಾಳದ 
ತುದಿಯೊಳಿಪ್ಪ ಭೂನಾಗನಂ ಕಂಡು ಪ್ರಾಣಾಹುತಿಯೆಂದು ಸವಿವ ಮಾನಿ 
ನಂತೆ (ಕನಕ. 69-8)- ೨- ಊಟಕ್ಕೆ ಮೊದಲು ಪಂಚಪ್ರಾಣಗಳ 
ಹೆಸರಿನಿಂದ ಇಡಂವ ಅನ್ನದ ಬಲಿ: ರಾಯರು ಪ್ರಾಣಾಹುಶಿ 
ಯನ್ನಿಟ್ಟು ಊಟವನ್ನು ಪ್ರಾರಂಭಿಸಿದರು (ಕೂಂ). [ಸಂ.1 

ಪ್ರಾಣಿ (ನಾ). ೧. ಜೀವವನ್ನು ಹೊಂದಿರುವಂಥದಂ ; ಜೀವಿ. ೨. 
ಮೃಗ; ಪಶು: ಅಲ್ಲಿ ನಾನಾಜಾತಿಯ ಪ್ರಾಣಿಗಳು ಇದ್ದವು 
(ಕಪಪು. ೨-೨೭) ; ಮನುಷ್ಯಶಿಶು ಇತರ ಪ್ರಾಣಿಗಳ ಶಿಶುಗಳಿಗಿಂತ ದುರ್ಬಲ 
(ಕರ್ಕಾಟಿ. ೦೭೪). ೩. ವಂನಂಷ್ಕ; ಮಾನವ ; ಬೇಡಲು ಹುಟ್ಟಿದ ಪ್ರಾಣಿಗೆ 
ಬೇಡಲು ಎಧಿಯೇ ಸೂಳಿಗೆ ಹುಟ್ಟಿದ ಪ್ರಾಣಿಗೆ ನಿಜಗುಣ ಸಜ್ಜನವಪ್ಪುದೆ 
(ರಸವ. 0೨6) ; ಪಂಥ ಬೇಡಿ ಪ್ರಾಣಿಗಳಿರಾ ಸಂತತ ಹದರಿದಾಸರಾಗಿ 
(ಪುರಂಠ, ೩-00೩ ಪಂ್ಣವಿ). [ಸಂ. ಪ್ರಾಣಿನ*] 


ಪ್ರಾಣಿದ್ಮೂತ 


ಪ್ರಾಣಿದ್ಯೂತ (ನಾ). ೧. ಯಂದ್ಧ ; ಕಾಳಗ : “ ಯುದ್ಧದಲ್ಲಿಯುಂ 
ಪ್ರಾಣಿದ್ಯೂತಮೆಂಬುದು” (ತರಾಯು. ೦೩೦-೪). ವಿ. ಹುಂಜ, ಟಗರು 
ವೊದಲಾದ ಪ್ರಾಣಿಗಳ ಮೇಲೆ ಪಣವಿಟ್ಟು ನಡೆಸಂವ .ಕಾಳೆಗ: 
“ಪ್ರಾಣಿದ್ಯೂತಂ, ಸಮಾಹ್ವಯಃ ೨ ಕೋಳಿ ಮೊದಲಾದ ಜಂತುಗಳ 
ಪಂದ್ಮದ ಹೆಸರುಗಳು ” (ಸಿದ ಾಂತಿ. ೩೨೦)- (ಸಂ.] 

ಪ್ರಾಣಿಧರ್ಮ (ನಾ)- ಜೀವಿಗಳು ಬದುಕಿರಲು ಕೈಗೊಳ್ಳುವ ಕಾರ್ಯ: 
ಪ್ರಾಣಿಧರ್ಮ ಎಂಬಲ್ಲಿ ಜೀವಿಗಳಲ್ಲಿ ಪ್ರಾಣರಕ್ಷಣ ಅಥವಾ ಪ್ರಾಣಧಾರಣ 
ಕ್ಕಾಗಿ ಸ್ವಾಭಾವಿಕವಾಗಿ ನಡೆಯುವ ಕಾರ್ಯಗಳು (ಅರರ. ೦೦)- [ಸಂ.) 

ಪ್ರಾಣಿವಧೆ (ನಾ). ಪ್ರಾಣಿಗಳನ್ನು ಕೊಲ್ಲುವುದು : ಪ್ರಾಣರಕ್ಷಣಮೆ 
ಪರಮಧರ್ಮಂ ಪ್ರಾಣಿವಧೆಯೆ ಪರಮಪಾಶಕವೆಂಂಬುದಅಕಿಂ ಪ್ರಾಣಿ 
ವಧಿಗೆಯ್ಕಲಾಗದು (ಕಂಕಠಂ. ೩೦_»0) ; ಪ್ರಾಣಿವಧೆ . : . ಸುಳ್ಳಾಡುವುದು 
ಎಂಬ ನಾಲ್ಕು ಕೆಟ್ಟಕೆಲಸಗಳನ್ನು ಅವನು ನೀಗುವನು (ಬರ್ಮ ಶ. ೦೬೮)- 

[ಸಂ. ಪ್ರಾಣಿವಧ] 

ಪ್ರಾಣಿವಧೆಗೆಯ್‌ (ಕ್ರಿ). ಜೀವಿಗಳನ್ನು ಕೊಲ್ಲು; ಪ್ರಾಣಿಗಳನ್ನು 
ವಧಿಸಂ : ಎಧಿಪೂರ್ವಕಂ ಪ್ರಾಣಿವಧೆಗೆಯ್ವರಲ್ಲದೆ ವೃಥಾ ವಧೆಗೆಯ್ದರಿಲ್ಲ 
(ಶಂಕತಂ, ೬೨-೦೦). [ಪ್ರಾಣಿವಧೆ --ಕೆಯ್ಮ್‌) 

ಪ್ರಾಣಿತಾಸ್ತ್ರ (ನಾ). ಪ್ರಾಣಿಗಳ ಜೀವನಕ್ಕೆ ಸಂಬಂಧಿಸಿದ ಶಾಸ್ತ್ರ; 
ಪ್ರಾಣಿಗಳನ್ನು ಕುರಿತ ಶಾಸ್ತ್ರ : ಭೌತಶಾಸ್ತ್ರ (೫೬೨೬1) ರಸಾಯನಶಾಸ್ತ್ರ 
(chemistry) ಸಸ್ಮಶಾಸ್ತ್ಯ (806/27) ಪ್ರಾಣಿಶಾಸ್ತ್ರ (2001082) . . - 
ಬೇರೆಬೇರೆಯಾದವು (950. 09) ; ನಾನು ಆ ಕಾಲದಲ್ಲಿ ಪ್ರಕೃತಿಶಾಸ್ತ್ರ, 
ವನಸ್ಪತಿಶಾಸ್ತ್ರ, ಪ್ರಾಣಿಶಾಸ್ತ್ರಗಳನ್ನು ಅವರಿಂದ ಕಲಿತೆನು (ಮುಕಿ. ೨೨). 

[ಸೆಂ.] 

ಪ್ರಾಣಿಶಾಸ್ತ್ರ ಜ್ನ (ನಾ). ಪ್ರಾಣಿಶಾಸ್ತ್ರವನ್ನೂ ತಿಳಿದವನು: ಪ್ರಾಣಿ 
ಶಾಸ್ತ್ರಜ್ಞರ ಪರಿಶೋಧನೆಗಳಿಂದ ಹೊರಪಡುವ ವಿಷಯಗಳನ್ನು ಶಾಸ್ತ್ರೀಯ 
ವಾಗಿ ವಿಂಗಡಿಸುವುದು ವರ್ಗೀಕರಣದ ಮೊದಲನೆಯ ಮಜಲು 
(ಶ್ರಾಕಿಕಾ. ೦೨) - [ಸಂ.] 

ಪ್ರಾಣಿಸಂಗ್ರಹಾಲಯ (ನಾ). ಸಾರ್ವಜನಿಕರ ಪ್ರದರ್ಶನಕ್ಕಾಗಿ 
ಎಸ್ತಾರವಾದ ಪ್ರದೇಶದಲ್ಲಿ ಕಾಡುಮೃಗಗಳನ್ನು ಕೂಡಿಟ್ಟಿರುವ 
ಸ್ಥಳ; ಮೃಗಾಲಯ ; ಖಾಸಬಂಗಲೆ : ಮನುಷ್ಯನೆಂಬ ಒಂದು 
ಪ್ರಾಣಿಯೂ ಇದೆ. ಆದರೆ ಅವನಿಗೆ ಪ್ರಾಣಿಸಂಗ್ರಹಾಲಯ ಕಟ್ಟಿ 
ಪ್ರದರ್ಶಿಸುವ ಬುದ್ಧಿ ಇದೆ (ಅಶಳಾ. ೨೪೨). [No.] 

ಪ್ರಾಣಿಸು (ಕ್ರಿ). ಬದಂಕಂವಂತೆ ಮಾಡು; ಬದಂಕಿಸಂ: ಗೋಣ 
ಕೊಯ್ದರೆ ನೆನೆಯಲಾ ಹರಿಯೆನ್ನ ಪ್ರಾಣಿಸುವ (ಸುಳ. 6-೭೦). 

ಪ್ರಾಣ + - ಇಸ್ಕು) 

ಪ್ರಾಣಿಹಿಂಸೆ (ನಾ). ಪ್ರಾಣಿಗಳನ್ನು ಕೊಲ್ಲುವಿಕೆ ; ಪ್ರಾಣಿವಧೆ ; 
ಜೀವಹಿಂಸೆ : ಯಮ ತನ್ನ ಪುರದಿ ಸಾಜಕಿದನು , , . ಪ್ರಾಣಿಹಿಂಸೆಯ 
ಮಾಳ್ಪ ಬ್ರಹ್ಮತ್ಯಗಾಆರ ಎಳೆದು ತನ್ನಿರೋ .ಎಂದು (ಫುಕಂದ. ೨-೦೨೩-೨); 
ಕೆಲವು ನಿರೂಪಕರು ಪ್ರಾಣಿಹಿಂಸೆ ಶ್ಯಾಗ ಮಾಡಿದರು (ಒಂದಸಾ. ೦೪): 
“ಜೀವಹಿಂಸೆ' ಪರಾ. [೫0.. ಪ್ರಾಣಿಹಿಂಸಾ] 

ಪ್ರಾಣೇಶ (ನಾ). ೧. ಗಂಡ; ಪತಿ : ಪ್ರಾಣೇಶನ ಬರವಿಂಗಿವು ಮಾಣದೆ 
ಕೆತ್ತಿದಪುವೆಡದ ಕಣ್ಣುಂ ತೋಳುಂ ಪ್ರಾಣೇಶನ ಬರವಿಲ್ಲಂ (ತಗೆ. ೦೦-೫೩); 
ಬರ್ಜಿವಧು ತಾಂ ಪ್ರಾಣಭಯದಿಂದೆ ಪ್ರೂಣೇಶನಂ ಮರಣಮುಖನಂ ಬಿಟ್ಟು 

.- ಪಾ೦ದಪುದು (೨ಕ್ತಾಂಗ- ೩೪-೦೪೯೦). ವಿ: ಪರಮಾತ್ಮ : ಈಶ 

ಸರ್ವೇಶ ಪ್ರಾಣೇಶ ನೀಂ ರಕ್ಷಿಪುದು (ರೀಕ್ಷಾರೋ- 9-09); ಇತ್ತಲೀ 
ಪ್ರಾಣೇಶನಿದ್ದ ನಿಮಿತ್ತದಲಿ ಪಶುಗಳು ಬೆಳೆದ ಹೊಲದತ್ತ ತೆಗೆಯಲು 
(ಇತಫು- ೬೦-೨೩). ೩. ಯಮ: ಪ್ರಾಣೇಶಂ ಬರ್ಕುಮೆನ್ನನುಯ್ಯಲ 


೬೦೨೧ 


10 


185 


ಪ್ರಾತಃಸ್ಮರಣೀಯ 


ಮೋಘಂ (ಇಗು. 0೦-೩೩). ೪. ಗಾಳಿಯ ಅಧಿದೇವತೆ ; ವಾಯು. 

[ಸಂ.) 

ಪ್ರಾಣೇಶ್ವರ (ನಾ). ಪ್ರಾಣೇಶ ೧ : ಒರ್ವಳ್‌ ನಿಜಪ್ರಾಣೇಶ್ವರನನೆಂತುಂ 
ತನ್ನೊಳಳ ವಡಿಸಲಾಜದೆ ನಿಜಪ್ರಿಯಸಖಿಗಿಂತೆಂದಳ್‌ (ಆ0ಫು- ೦೨-೩೩ ದ); 
ಪ್ರಾಣೇಶ್ವರನೊಳ್‌ ಮನ್ನಣೆಗಾಣೆಗೆ ಗೋಸನೆಗೆ ಸೂಟ ವಾಬ್‌ಗೆ 
ನಮ್ಮೊಳ್ಮಾಣದೆ ಮಚ್ಚರಿಪಂತಿರೆ ಹೂಣಿಸಿ ಮುಂಚಲೈವೇಟ್ಕುಮೊರ್ವರಿ 
ನೊರ್ವರ್‌ (98ಂಪು. 0೨-೦೩)- [ಸಂ] 

ಪ್ರಾಣೇಶ್ವರರಸ (ನಾ)- [ವೈದ್ಯಶಾ] ಪ್ರಾಣವಾಯುವು ಶ್ಲೇಷ್ಮವನ್ನು 
ಕತ್ತರಿಸಿ ಶ್ವಾಸ ನಿಶ್ವಾಸಗಳು ನೇರ್ಪಡುವಂತೆ ಮಾಡುವ ಒಂದು 
ಬಗೆಯ ಔಷಧಿ : ಶ್ವಾಸ ಬಿಕ್ಕು ಳುಗಳೆಂಬ ಎರಡು. ರೋಗಕ್ಕೂ 
ಪ್ರಾ ಣೇಶ್ವರರಸವ ಕೊಡುವುದೆಂದು ಅಶ್ವಿನೀದೇವತೆಗಳ್ಳುನ್ನಮೆ ವಚಿಸಿ 
ಇರ್ಪರು (ಸಳಲ್ಕಿ. 3೪0). [ಸಂ.] 

ಪ್ರಾಣೇಶ್ವರಿ (ನಾ). ೧. ಹೆಂಡತಿ: ಪತ್ನಿ : ಆತನೆ ಪ್ರಾಣೇಶ್ವರಿ 
ವಜ್ರವನಾಳಿನಿ ಕಂಡು (ತಾಂತಿತು. ೪೬ 6); ದಿಲ್ಲೀಶ್ವರನ ಪ್ರಾಣೇಶ್ವರಿ 
ಯಾಗಲು ಯೋಗ್ಕೆಯಾದವಳು (ಕಶಾಕುಂ. ೬೬). ೨. ನಲ್ಲೆ; ಪ್ರೇಯಸಿ : 
ಒರ್ವಂ ತನ್ನ ಪ್ರಾಣೇಶ್ವರಿಯ ಮೊಗಮಂ ನೋಡಿ (ಅರಿತು. 0೨-04 ವ). 

[ಸಂ. ಪ್ರಾಣೇಶ್ವರೀ) 

ಪ್ರಾಣೋಪ (ನಾ). ಜೀವಕ್ಕೆ ಸಮವಾದವನಂ ; ಗಂಡ : ಪೋ 
ದುಚಿತವಲ್ಲ ಜೀಯ ಕೇಳ್‌ ದೈತ್ಯಚಮೂಪನ ಮಹದೈಶ್ಚರ್ಯ ನೀ 
ಪರಿಗ್ರ ಹಿಸಿಕೊಂಡಿಹುದೆಂದು ರತಿಯ ಪ್ರಾಣೋಪಗೆ ಖಳಮಂತ್ರಿ ನುಡಿದ 
(ನೋಹಕ, ೦೩-೪): ಅರಿದು ಭ್ರಮಿಸುವರೆ ಸ್ತ್ರೀಯು ಪ್ರಾಣೋವಂಗೆ 
ಉತ್ತರಮನೀಯೆ (ನರರೋ. €-09)- [ಸಂ. 

ಪ್ರಾಣೋಪಕಾರ (ನಾ). ಜೀವವನ್ನೂ ಉಳಿಸುವುದಂ ; ಕೊಲೆಯಂನ್ನೂ 
ತಪ್ಪಿಸುವುದಂ : ನಿಮ್ಮಡಿ ನೀಮೆನೆಗೆ ಪ್ರಾಣೋಪಕಾರಮಂ ಗೆಯ್ದಿರ್‌ 
(ಶಂಶತಂ. ೦೦೦-೬) ; ಪ್ರಾಣೋಪಕಾರಮಂ ಕಲ್ಯಾಣಮನೆನಗಿತ್ತು ದೇವ 
ತಣಿಯದ ನಿಮ್ಮಾ ತ್ರಾಣ ಪ್ರವೀಣ ಪರಮಪ್ರಾಣಿ ಹಿತಾಚರಣಎತರ 
ಸಾಧಾರಣಮೇ (ಶಂರಾಶಾ. ೭-೬೬). [ಸೆಂ.] 

ಪ್ರಾತ (ನಾ). ಬೆಳಗು ; ಪ್ರಭಾತಸಮಯಂ : ವಸಂತಪ್ರಾತದಲ್ಲಿ ಬಿರಿದು 
ಅರಳುತ್ತಿರುವ ಗುಲಾಬಿಯಂತೆ ಇರುವ ಮುಖ (ಶಂಯಾಕ್ರ . 34): 

(ಸಂ. ಪ್ರಾತರ್‌] 

ಪ್ರಾತಃಕಾಲ (ನಾ). ಬೆಳಗಿನ ಹೊತ್ತು ; ಹೊತ್ತಾರೆ : ಪ್ರತಃಕಾಲದಲ್ಲಿ 
ಅಗ್ರೋದಕವ ತಂದು ಲಿಂಗದನುವನಟಾದು ಪಾದೋ(ದಕವ, ತಪ್ಪದೆ 
ಕೊಂಬುದು (ಕನ್ನವ.ಳ. ೦೦೩-೨೬೨); ಅವ್ಯಯಸವತಾಸಕ್ಕೆ _ ಅಂತರ್ಮುಖ 
. - . ಪುನಃಪಾಕ, ಪ್ರಾತಃಕಾಲ (ಕಮುದ.60 ಪ್ರಯೋ). [ಸಂ.] 

ಪ್ರಾತಃಸವನ (ನಾ). ಬೆಳಗಿನ ಸಮಯದಲ್ಲಿ ಸೋಮರಸವನ್ನು 
ಅಗ್ನಿಗೆ ಆಹಂತಿ ಮಾಡಂವುದು : ಪ್ರಾತಃಸವನ ಮಾಧ್ಯಂದಿನವು 
ಸಾಯಮಸವನಗಳು ವಸುರುದ್ರ ಆದಿತ್ಮರೊಳು ರಾಜಿಸುವ , . . 
ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದರ್ಚಿಸುತ ಸುಪಿಸುತಿರು 
(ಪಸಾರ... ೦೨-೩೪) - (ಸಂ.] 

ಪ್ರಾತಃಸ್ನಾನ (ನಾ). ಬೆಳಗಿನ ಹೊತ್ತು ಮಾಡುವ ಸ್ನಾನ : ಹೇಗೆ 
ಉದ್ಧಾರ ಮಾಡ್ಕಾನು ಶ್ರೀಹರಿ. . . ಮಜಕಿತು ಪ್ರಾತಃಸ್ನಾನ ಮಾಡದೆ 
ಮನೆಮನೆ ತೆಆನಾಗಿ ಬೆಸಗೊಂಡು ತಿಂಬವನ (ಶಿರಂರ. ೨-೦8೩-0); ಪ್ರಾತಃ 
ಸ್ನಾನವ ಮಾಡಿ ರಕ್ಕಸರಾಯ ಭೂತೇಶನ ಪಾದಯುಗವ ಶ್ವೇತಾಬ್ಧ 
ದಿಂದರ್ಚಿಸಿ ದಾನವಬುಧವ್ರಾತಕೆ ಕೊಟ್ಟನುತ್ಸವದಿ (ಟೋಹಕ. ೧೦-೩೦). 

[ಸಂ.] 
ಪ್ರಾತಃಸ್ಮರಣೀಯ (ಗು). ೧. ಬೆಳಗಿನ. ಹೊತ್ತು ಪ್ರಪ್ರಥಮವಾಗಿ 


ಪ್ರಾತರಾಶ ೬೧೨೨ ಪ್ರಾತ್ಮಯಿಕಿ 
ಸ್ಮರಿಸಲೂ ಯೋಗ್ಯವಾದ: ್ಹವಿಜ್ಞಾನಾಸಕ್ತಿಯಿರುವವರೆಲ್ಲರಿಗೂ, |ಪ್ರಾತಿಭಾವ್ಯ (ನಾ). ಹೊಣೆಗಾರಿಕೆ ಜಾಮಾನಂ : ಈಡಂ. [ಸಂ.] 
ಪ್ರಾತಃಸ್ಮರಣೀಯನಾವಂ' ಮೈಕೇಲ್‌ ಫ್ಯಾರಡೆ (om. xiv ಪ್ರಾತಿಭಾಸಿಕ (ಗು). ೧. ತೋರಿಕೆಗೆ ಮಾತ್ರ ಕಾಣುವ ; ವಾಸ್ತವ 
ಅತಾರರಠೇಣ). (ನಾ). ವಿ. ಲೋಕಕಲ್ಮಾಣವನ್ನು ಸಾಧಿಸಿರುವ, ವಲ್ಲದ: ಕವಿಯ ಪ್ರಾತಿಭಾಸಿಕ ಅನುಭವದಿಂದ ನಾವು ಜೀವನದ ಸ್ವಾರಸ್ಯ 


ದೇವತೆಗಳ ಸಾಲಿನಲ್ಲಿ ನೆನೆಯಲು ಯೋಗ್ಯನಾದ ವ್ಯಕ್ತಿ : ಇಂತಹ 
ಪ್ರುತಃಸ್ಮರಣಿ:ಯರಾದ ನಿರೀಹಪುರುಷರು ನಮ್ಮ ದೇಶದಲ್ಲಿರುವುದೇ ನಮ್ಮ 
ಭಾಗ್ಯೋದಯವು (ಏೆನ್ಕಳೇ. 02೬)- [ಸಂ.] 

ಪ್ರಾತರಾಶ (ನಾ). ಬೆಳಗಿನ ಊಟ; ಪ್ರಾತಃಕಾಲದ ಭೋಜನ : 
ಭಿಲ್ಲನು ಇವರನ್ನು ನೋಡಿ ಪ್ರಾತರಾಶ(ಬೆಳಗಿನ ಭೋಜನ)ವು ಎಷ್ಟು 
` ಹೊತ್ತಿಗೆ ಸಿದ್ಧವಾಗುವುದೆಂದು ಕೇಳಿದನು (ರನ್ಮರೇ. ೩೪). [ಸಂ.] 

ಪ್ರಾತರ್ವಿಧಿ (ನಾ). ಪ್ರಾತಃಕಾಲದಲ್ಲಿ ಮಾಡಬೇಕಾದ ದೇಹಶೌಚ, 
ಸಂಧ್ಯಾವಂದನಾದಿ ಕಾರ್ಯಗಳು ; ಬೆಳಗಿನ ಕರ್ತವ್ಯ: ಮರುದಿನ 
ಬೆಳಗ್ಗೆ ಕೃಷ್ಣನು ತನ್ನ ಪ್ರಾತರ್ವಿಧಿಗಳನ್ನು ತೀರಿಸಿಕೊಂಡು ಸಿದ್ಧನಾಗಲು 


- * ೬ ತಿಳಿಸಿದರು (ನಕಳಾ. ೨೩೦); ಬಾಣಸಿಗರೂ . . , ಹತ್ತಿರದ ಹಳ್ಳಕೆ 
ಹೋಗಿ ಪ್ರಾತರ್ವಿಧಿಗಳನ್ನೆಲ್ಲ್‌ ಮುಗಿಸಿಕೊಂಡು ಬಂದದ್ದಾಯಿತು 
(ಕಂತು. ೨೪) - ಸಂ. ಜೂ 

ಪ್ರಾತಿಕೊಲ್ಮ (ನಾ)- ವಿರೋಧ ; ಪ್ರತಿಕೂಲ : ನಾನು ಇನ್ನು ಮುಂದೆ 
ತಮಗೆ  ಆನುಕೂಲ್ಮವನ್ನೇ ಮಾಡುತ್ತೇನೆ. ಪ್ರಾಶಿಕೂಲ್ಯವನ್ನು 
ಮಾಡುವುದಿಲ್ಲ (ಒಂದಾ. ೨೬೦. [ಸಂ.7 


ಪ್ರಾತಿನಿಧಿಕ (ಗು). ೧. ಪ್ರತಿನಿಧಿಸುವ: ಇದು ನವೀನಪ್ರಜ್ಞೆಯಲ್ಲಿ 
ಬರೆದ ಶ್ರೇಷ್ಠ ಕೃತಿಗಳ ಪ್ರಾತಿನಿಧಿಕಸಂಗ್ರಹವೇನಲ್ಲ (ಹೊಸ. ೨೯೭) ; 
ಕರುಣರಸಾಸ್ವಾದನೆಯೂ ಶೃಂಗಾರಾದಿ ರಸಗಳ ಆಸ್ವಾದನೆಯಂತೆಯೇ 
ಸುಖಾತ್ಮಕವಾಗಿರುತ್ತದೆ ಎಂಬುದು ಭಾರತೀಯ ಕಾವ್ಯಮಾಮಾಂಸೆಯ 
ಪ್ರಾತಿನಿಧಿಕ ಅಭಿಪ್ರಾಯ (ಕ್ರೀತ್ಮತ್ರ. ೩೦)- (ನಂ). ವಿ. ಪ್ರತಿನಿಧಿಸಂ 
ವಂತಹುದಂ : ಅದೃಷ್ಟವಶಾತ್‌ ಗ್ರೀಕ್‌ ದುರಂತನಾಟಕದಲ್ಲಿ ಹೆಚ್ಚು 
ವಿಪುಲವಾದ ಮತ್ತು ಪ್ರಾತಿನಿಧಿಕವಾದ ಕೃತಿಸಮೂಹ ಉಳಿದು ಬಂದಿದೆ 
(ಸಾಹಿಪ್ರು- ೨೨೬) [ಸಂ.] 

ಪ್ರಾತಿನಿಧ್ಯ (ನಾ). ಒಬ್ಬರ ಪ್ರತಿಯಾಗಿ ಅಧಿಕಾರವನ್ನು ವಹಿಸಿ 
ಕೊಂಡಿರಂವುದು ; ಪ್ರತಿನಿಧಿತ್ವ: ಪ್ರೊ. ರೈಟ್‌ , . , ಪ್ರಾತಿನಿಧ್ಯ 
ದೊರಕಿಸಿಕೊಡುವದಾಗಿ ಸಮ್ಮೇಳನದ ಅಧಿಕಾರಿಗಳಿಗೆ ಪತ್ರ ಬರೆದು 
(ರರ್ಮಸಾ, ೪6). [ಸಂ.] 

ಪ್ರಾತಿಪದಿಕ (ನಾ). [ವ್ಮಾಕ] ವಿಭಕ್ತಿಯ ಪ್ರಕಾರ ಸಿದ್ಧವಾದ ನಾವು 
ಪದದ ಮೂಲರೂಪ: ಪ್ರಾತಿಪದಿಕಂಬೊಲಾತನಧಾತುಕನವಿಭಕ್ತಿ 
ಭೊಷಿತಂ ನಿಯತಾರ್ಥೊೋಪೇತಂ ನಿಶ್ಚಿತತಾಮಖ್ಯಾತಂ ತಾಂ ಪ್ರತ್ಯ 
ಯಾರ್ಹನಾದಂ ದಿವಿಜಂ (ಶರ೯ಫು. 8-೨9) ; ಸುಪ್ಪ್ರತ್ಯಯಕ್ಕೂ ಸ್ತ್ರೀ 
ಪ್ರತ್ಮಯಕ್ಕೂ ಪ್ರಕೃತಿಯಾದದ್ದು ಲಿಂಗವು; ಈ ಲಿಂಗಕ್ಕೆ ಸಂಸ್ಕೃತ. 
ವ್ಯಾಕರಣದಲ್ಲಿ ಪ್ರಾತಿಪದಿಕವೆಂದು ಹೆಸರು (ಹೊರುಗ- ೪). [ಸಂ.] 

ಪ್ರಾತಿಭ (ಗಂ). ೧. ಪ್ರತಿಭೆಯಿಂದ ಕೂಡಿದ : "ಪದಪದದಕ್ಕರಕ್ಕರದ 
ವಾಕ್ಯದ ವಾಕ್ಯದ" ಪರೆಪರೆಗಳನ್ನು ಉಜ್ಜಿ, ಬಿಚ್ಚಿ, ಬಿಡಿಸಿ ನೋಡುವ 
ಸೂಕ್ಷ್ಮದರ್ಶಕವಾದ ಸಹೃದಯತೆಯ ಪ್ರಾತಿಭನೇತ್ರ ಬೇಕು (ಸಾಹಿನಿ.೭೩). 
(ನಾ). ೨. ಹೊಸಹೊಸದಾಗಿ ವಿಷಯಗಳಂ ಹೊಳೆಯಂವ 
ಬುದ್ಧಿ ; ಪ್ರತಿಭೆ. ೩. [ತರ್ಕಶಾ] ಪ್ರತ್ಯಕ್ಷ ಅನುಮಾನ. 
ಉಪಮಾನ, ಶಬ್ದ. ಅರ್ಥಾಪತ್ತಿ, ಅನುಪಲಬ್ಧಿ, ಸಂಭವ, 
ಐತಿಹ್ಯ, ಲಿಪಿ. ಲೋಕಪ್ರಸಿದ್ಧಿ. ಚೇಷ್ಟೆ ವತ್ತಿ ಪ್ರಾತಿಭಗಳೆಂಬ 
ಹನ್ನೆರಡು ಬಗೆಯ ಪ್ರಮಾಣಗಳಲ್ಲಿ ಒಂದಂ : ಪ್ರಮಾಣವು 
ಪ್ರತ್ಯಕ್ಷ... ಚೇಪ್ಪೆ. ಪ್ರಾತಿಭ ಎಂದು ಹನ್ನೆರಡು ವಿಧವೆಂದು 
ಕೆಲವರು ಹೇಳುತ್ತಾರೆ (ಹಿಂದತಾ. ೦೩೩). (ಸಂ.] 


ವನ್ನು ಕಂಡುಕೊಳ್ಳುತ್ತೇವೆ (ಕಾಸನೂ. 4). (ನಾ). ವಿ. ಭ್ರವೆಂಯ 
ತತ್ಕಾಲದಲ್ಲಿ ಮಾತ್ರ ಸತ್ಯವೆನಿಸಂವ ತೋರಿಕೆ ; £ ಕಪ್ಪೆಚಿಪ್ತಿನಲ್ಲಿ 
ಬೆಳ್ಳಿಯಿದೆಯಂಂಬ ಜ್ಞಾನವು ಪ್ರಾಶಿಭಾಸಿಕವೆನಿಸಂವುದಂ : 
ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಸಿಕ ತುಚ್ಛ ವೆಂದು ಪದಾರ್ಥಗಳು 
ನಾಲ್ಕಾಗಿ ತಿಳಿಯಲಕ್ಕುಂ ಅವುಗಳೊಳು ರಜ್ನೂಭುಜಂಗ ಶುಕ್ತಿಕಾರೆಜತೆ 
ಮರುಮರೀಚಿಕಾದಿಗಳೇ ಪ್ರಾತಿಭಾಸಿಕಗಳು (ನೀಳ. ೨೦) : ಅನಿರ್ವಾಚ್ಮವು 
ವ್ಯಾಹಹಾರಿಕ, ಪ್ರಾತಿಭಾಸಿಕ ಎಂದು ಎರಡು ವಿಧ. ವ್ಯಾವಹಾರಿಕವು 
ಗವಾದಿಗಳು, ಪ್ರಾತಿಭಾಸಿಕವು ಭ್ರಾಂತಿಯಲ್ಲಿ ತೋರಿ ಬರುವ ರಜ್ಜು 
ಸರ್ಪಾದಿಗಳು (ಹಿಂದಸಾ. ೦೪೪). [ಸಂ.] 

ಪ್ರಾತಿವೇಶ್ಯ (ನಾ). ೧. ಪಕ್ಕದ ಮನೆಯ ವ್ಯಕ್ತಿ ; ನೆರೆ. ೨. 
ಒಂದೇ ವಂನೆಯ ಬೇರೆ ಭಾಗದಲ್ಲಿ ವಾಸಮಾಡುವ ವ್ಯಕ್ತಿ : 
ಸ್ತ್ರೀಯಿದ್ದ ಮನೆಯ ಬಿಟ್ಟು ಕೆಲದ ಮನೆಯೊಳಿರ್ಪನಂ ಪಾರ್ಶ್‌ಸ್ಮ 
ನೆಂಬುದು ಇದ್ದ ಮುನೆಯೊಳಿರ್ಪದು ಪ್ರಾತಿವೇಶ್ಯನೆಂಬುದು -(ಳಾಶುಕಾ. 


೨೩೨). [ಸಂ.3 
ಪ್ರಾತಿಶಾಖ್ಯೆ (ನಾ). ವೇದದ ಪ್ರತಿಯೊಂದು ಶಾಖೆಗೂ ಇರುವ 
ವ್ಯಾಕರಣ : ನ್ಯಾಯ ವೈಶೇಷಿಕ . . . ಪ್ರಾತಿಶಾಖ್ಕೆ ಕಲ್ಪ ಹೋರಾ 


ದೋಹಳ ಧರ್ಮ ವೇದಾಂತ ಸಿದ್ಧಾಂತಗಳಲ್ಲಿ ಪ್ರಮಾಣಪ್ರಮೇಯೋಪ 
ನ್ಯಾಸ ದೃಷ್ಟಾಂತ ಸಮನ್ವಯಾದಿ ಸದ್ಯೆಕ್ತಿ ನಿರೂಪಕರಾದ ವಾದಿಗಳಿಂ 
(ನಿನೇಕೆ. ೨೨೬) - [ಸಂ. ಪ್ರಾತಿಶಾಖ್ಯ] 

ಪ್ರಾತಿಹಾರಕ (ನಾ). ಯಕ್ಷಿಣಿ ಮಾಡುವವನು ; ವರಾಟಗಾರ ; 
ಗಾರುಡಿಗ : “ ಮಾಯಾಕಾರಃ, ಪ್ರಾತಿಹಾರಕಃ _ ೨ ಮಾಯೆ ಮಾಡು 
ವವನ ಹೆಸರುಗಳು * (ಸಿದ್ಧಾಂತಿ: ೩೦೦). [ಸಂ.3 

ಪ್ರಾತಿಹಾರ್ಯ (ನಾ). ೧. ಗಾರುಡಿ; ಯಕ್ಷಿಣಿ. ೨. [ಜೈನ] 
ಕೇವಲಜ್ಞಾನವನ್ನೂ ಪಡೆದ ತೀರ್ಥಂಕರನಿಗೆ ಒದಗಂವ ಅಶೋಕ 
ವೃಕ್ಷ. ದಿವ್ಕಪುಷ್ಪವೃಷ್ಟಿ. ದಿವ್ಯಧ್ವನಿ,. ಚಾಮರ, ಆಸನ. 
ಭಾಮಂಡಲ, ದೇವದುಂದುಭಿ ವಂತ್ತು ಆತಪತ್ರಗಳೆಂಬ ಎಂಟು 
ವಿಧದ ಸಂಪತ್ತೂ : ಪುರುಪರಮೇಶ್ವರನಂದನ ದೊರೆಕೊಳಿಸುಗೆ ನಿನಗೆ 
ತಡೆಯದಾ ಪುರುಪರಮೇಶ್ವರನ ನಿರತಿಶಯಗುಣಪರಿಕರಮುಂ ತತ್‌ಪ್ರಾತಿ 
ಹಾರ್ಯಮುಂ ಮಂಗಳಮುಂ (60ಫು. ೦೨-೩೩); ಯತಿಪಂ 
ಬೈತ್ಯಕ್ಷಿತಿಜಾತ ಪ್ರಾಂತದೇಶಸ್ಮಿ ತ ಕನಕಮಯಪ್ರಾತಿಹಾರ್ಯೌಷ್ಟಕಾರ್ಹ 
ತ್ಮೃತಿಬಿಂಬಭ್ರಾಂತಿಯಂ ಮಾಡಿದಂ (ತಂದ್ರು: ೨-೪೨). [ಸಂ.3 

ಪ್ರಾತ್ಯಕ್ಷಿಕ (ಗಂ). ೧. ತನ್ನ ಕಣ್ಣುಗಳಿಂದಲೇ ನೋಡಿದ ; ಪ್ರತ್ಯಕ್ಷ 


ವಾಗಿ ನೋಡಿದ. (ನಾ). ೨. ಕಣ್ಣಾರೆ ನೋಡಿದಂದಂ : ಪ್ರತಿ 
ತಾಳೆಯು ಕೇವಲ  ಮಾನಸಿಕವಾಗಿರದೆ ಪ್ರಾತ್ಯಕ್ಷಿಕವಾಗಿರಬೇಕು 
(ಪ್ರ ೦ರ. ೩೩)- [ಸಂ. 


ಪ್ರಾತ್ಯಯಿಕ (ಗು). ೧. ಬೇರೆಯಾದ ; ಪ್ರತ್ಯೇಕವಾದ : ಪ್ರಾತ್ಯ 
ಯಂಕ ಸೀಮೆ ಸೀಮೆಗೆ ಶಿಲಾಶಾಸನವ ಬರಸಿ (೫9%ಇಇ. ೫೫ ೨೩೯-೦8 ; 
2647). (ನಾ). ೨. ಸಾಲಗಾರನಿಗೆ ಜಾವಿತಾನಾಗಿ ನಿಲ್ಲುವವನಂ ; 


ಜಾಮಿನಾನಂದಾರ. [ಸಂ.) 
ಪ್ರಾತ್ಮ್ಯಯಿಕಿ (ನಾ). [ಜೈನ] ಇಪ್ಪತ್ತೈದಂ ಕ್ರಿಯೆಗಳಲ್ಲಿ ಒಂದು; 


ಭೋಗ್ಯವಸ್ರಗಳನ್ನು ಸಂಗ್ರಹಿಸಂವುದಂ : 
-೧. ಸಮ್ಮಕ್ತ್ವಕ್ರಿಯೆ 
ಸಂಗ್ರಹ), 


ಪಂಚವಿಂಶತಿಕ್ರಿಯೆಗಳು 
೧೩, ಪ್ರಾತ್ಯಯಿಕಿ (ಭೋಗ್ಯವಸ್ತ್ತು 
೧೪. ಸಮಂತಾನುಪಾತ (ಪ್ರಾಣಿಗಳು ವಾಸಿಸುವಲ್ಲಿ ಮಲ 


ಪಾ ಥಮಿಕ 


ಮೂತ್ರತ್ಕಾಗ) (ಕೈಕರ- ೩೩). `'ಪಂಚೆವಿಂಶತಿಕ್ರಿಯೆ' ಪರಾ. 
[ಸಂ. ಪ್ರಾತ್ಮಯಿಕೀ] 

ಪ್ರಾಥಮಿಕ (ಗು). ೧. ಮೊದಲನೆಯ ; ಪ್ರಾರಂಭದ : ಪ್ರಾಥ 
ಮಿಕ ನಾಲ್ಕನೆಯ ತರಗತಿಯೊಳು ಕಿರಿಯವನೋದುತಲಿಹನು (ಇಂಶಾಶ. 
8೩-೬6, (ನಾ). ೨. ಮೊದಲನೆಯದು ; ಪ್ರಾರಂಭದ ಹಂತಕ್ಕೆ 
ಸೇರಿದಂದಂ : ಈ ಅಕ್ಷರಸಂಜ್ಞೆಗಳ ಸರಿಯಾದ ಪರಿಜ್ಞಾನವೇ ಭಾಷಾ 
ಭ್ಯಾಸಕ್ಕೆ ಪ್ರಾಥಮಿಕವೆನಿಸುವ ಸಾಧನವೆಂದು ವೈಯಾಕರಣರು ಹೇಳುತ್ತಾರೆ 
(ಸಂಕೂರ- 0). ೩. ಮೊದಲನೆಯವನು : ತದಾಗಮದರ್ಥೋಕ್ತಿ 
ಪದಾರ್ಥಮೆಂದು ನಿಶ್ಚಯಿಪ ಪರಮದರುಶನಿಳನಂತವಂ ಪ್ರಾಥಮಿಕಂ 
(ಶುಳುಮಾ, ೬-೨೬). [ಸಂ.3 

ಪ್ರಾಥಮಿಕಎದ್ಯಾ ಭ್ಯಾ: ಸ (ನಾ). ಆರಂಭದ ಎದ್ಯಾಭ್ಕಾ ಸ: ಲಚ್ಚನು 
ಈ ನಡುವೆ ತೆನ್ನ ಪ್ರಾಥಮಿಕವಿದ್ಮಾಭ್ಯಾಸವನ್ನು "ಮುಂದುವರಿಸಿದನು 
(ಶಕರು. ೦೪೪). [ಸಂ.] 

ಪ್ರಾಥಮಿಕಶಾಲೆ (ನಾ). ಪ್ರಾರಂಭದ ಶಿಕ್ಷಣವನ್ನು ನೀಡಂವ ಶಾಲೆ ; 
ಪ್ರೆ ಅವಮಂರಿಸ್ಕೂ ಲು: ಬೆಂಗಳೂರಿನ ಹತ್ತಾರು ಪ್ರಾಥಮಿಕಶಾಲೆಗಳ ಬಳಿಗೂ 
ರಾಯರು ಹೋಗಿ ನಿಂತಿದ್ದರು (ಕಂಐಹು" ೦೩೦)- (ಸಂ. ಪ್ರಾಥಮಿಕಶಾಲಾ) 

ಪ್ರಾಥಮಿಕಶಿಕ್ಷಣ (ನಾ). ಇ ಪ್ರಾಥಮಿಕವಿದ್ಮಾಭ್ಯಾಸ : ಎಲ್ಲರೂ 
ಪ್ರಾಥಮಿಕಶಿಕ್ಷಣವನ್ನು ಪಡೆಯುವಂತಾದರೆ ಅವರು ಮುಂದೆ ತಮ್ಮ ಅಭಿ 
ರುಚಿ ಆಸಕ್ತಿಗಳನ್ನು ಬೆಳೆಸಿಕೊಂಡು ಸಮಾಜಕ್ಕೆ ತಮ್ಮ ವಶಿಷ್ಟಕಾಣಿಕೆ 
ಯನ್ನೂ ಸಲ್ಲಿಸಲು ಅವಕಾಶವಾಗುತ್ತದೆ (ಕಕ್ಷರ- ೦೩೬)- (ಸಂ.] 

ಪ್ರಾದಕ್ಷಿಣ (ನಾ). ಬಲಗಡೆಯಿಂದ ಸಂತ್ತು ಹಾಕುವುದು: ಪ್ರದಕ್ಷಿಣೆ : 
ಕೂಡೆ ಪ್ರಾದಕ್ಷಿಣವ ಬಂದಡಿಮಾಡಿ ಕಾಯವ ನೀಡಿ ಕರಣಗಳ ಬೇಡಿ 
ಕೊಂಡನು ಗುರುವೆ ಭವಗಳು ಬೇಡವೆನಗೆನುತ (ಗಗಕಾ. ೨-೨೦). 

[.೭ಸಂ. ಪ್ರಾದಕ್ಷಿಣ್ಮ] 

ಪ್ರಾದುರ್ಭವಿಸು (ಕ್ರಿ). ಕಾಣಿಸಿಕೊಳ್ಳು ; ಹಂಟಂ್ಬ ; ಆವಿರ್ಭವಿಸಂ : 
ವೇದವು ವ್ಯರ್ಥ, ವೇದವು ಅನರ್ಥ ಎನ್ನುವ ನಾಸ್ತಿಕವಾದ ಆಸ್ತಿಕರಲ್ಲಿಯೇ 
ಪ್ರಾದುರ್ಭವಿಸಿದಾಗ ವೇದಾರ್ಥನಿರ್ಣಯಕ್ರಮವನ್ನು ವಿತಾಮಾಂಸಾಕಾರರು 
ಕೈಗೊಂಡರು (ಕಾರದ. ೦೨೮)- (ಪ್ರಾದುರ್ಭಾವ 4 - _ಇಸ್ಕು) 

ಪ್ರಾದುರ್ಭಾವ.(ನಾ). ಕಣ್ಣಿಗೆ ಕಾಣಿಸಿಕೊಳ್ಳುವುದಂ ; ಗೋಚರಿಸಂ 
ವುದಂ;ಆವಿರ್ಭಾವ: ಕಾರ್ಯಸಿದ್ಧಿ ಪ್ರಾದುರ್ಭಾವಕ್ಕೆ ವಿಘ್ನಂ ಪಲವೊಳವಜ* 
ಯಲ್ಬ[(ರ್ಕು]ಮೇ ಬಾರದು (ಶಃಂಶಂ3. 6-೩೦0); ಅಂತೂ ಗರ್ಭನಿರ್ಭರ 
ಪ್ರಾೂದುರ್ಭಾವಮಾಗಿ ನವಮನಾಸಂ ತೀವೆ (6ಗನಿ. ೨-೪೮ ವ): [ಸಂ.] 

ಪ್ರಾದೇಶ (ನಾ). ೧. ನೀಡಿದ ಹೆಬ್ಬೆರಳು ವಂತ್ತು ತೋರುಬೆರಳಂ 
ಗಳ ನಡಂವಿನ ಅಳತೆ: *ಪ್ರುದೇಶಮೆಂಬುದು ಒಚ್ಚೋಟು” 
(ಶರಾಯು- 66-೩69); ಚಂದ್ರಾಪೀಡಂ ಅಂತದನೇಜ್‌* ದಿವ್ಯವಾಜಿಯ 
ಮಹಾಜವಮಂ ಕಂಡು ಭುವನತ್ರಯಮಂ ಪ್ರಾ ದೇಶವತಾತ್ರವನಾಗಿ ಬಗೆದು 


(ಕಾರಂತ. ೪೬೫)- ೨. ಪ್ರದೇಶ; ಸಳ. [ಸಂ.] 

ಪ್ರಾದೇಶನ (ನಾ). ಕಾಣಿಕೆ; ಕೊಡುಗೆ: “ತ್ಕಾಗಃ . . . ಪ್ರತಿ 
ಪಾದನಂ, ಪ್ರಾದೇಶನಂ, ಅಂಶತಿಃ - ೧೩ ಕೊಡುವುದಕ್ಕೆ ಹೆಸರುಗಳು” 
(ಸಿದ್ಮಾಂತಿ- ೨೨೨) . [ಸಂ.) 


ಪ್ರಾದೇಶಿಕ (ಗು). ೧. ಒಂದು ಪ್ರದೇಶಕ್ಕೆ ಸೇರಿದ,-ಸೆಂಬಂಧಿಸಿದ: 
ಒಂದು ಪ್ರದೇಶಕ್ಕೆ 


ಪ್ರಾದೇಶಿಕಭಾಷೆ' ಪರಾ. (ನಾ). ೨ 
ಸೇರಿದಾದಂ, - ಸಂಬಂಧಿಸಿದಂದಂ: ಪ್ರಾದೇಶಿಕವಾಗಿ ಇತರ ವೌಲ್ಯ 
ಗಳನ್ನು ಅವಲಂಬಿಸಿರುವ ಕೌಶಲ್ಯವಾಗಿಯೇ ಉಳಿದುಕೊಂಡಿದೆ(8ಕ್ಷದ. ೩೩೦), 
೩. ಒಂದಂ ಪ್ರದೇಶಕ್ಕೆ ಸೇರಿದವನಂ : ದ್ಯಾವಾಪೃಥಿವೀಮೂರ್ತಿ 
ಗದಾವಂ ಪ್ರಾ ದೇಶಿಕಂ ಪೊಣರ್ಕೆಗೆ ನೆಅಕಿವಂ (ಜಗವ. ೧೬-೩): [ಸಂ.3 


೬೧೨೩ 


ಪ್ರಾಪಂಚಿಕ 


ಪ್ರಾದೇಶಿಕಭಾಷೆ (ನಾ). ಒಂದು ಪ್ರದೇಶಕ್ಕೆ ಸೀಮಿತವಾದ ನುಡಿ; 
ಸ್ಮಳೀಯಭಾಷೆ ; ಇಲ್ಲಿ ನಮಗೆ ಪ್ರಾ ದೇಶಿಕಭಾಷೆಯ ತೊಂದರೆ ಬೇರೆ 
(ಹೇಮಂತ. ೨೨೪) - [ಸಂ. ಪ್ರಾದೇಶಿಕಛಾಷಾ) 

ಪ್ರಾದೇಶಿಕಸೈನ್ಶ (ನಾ). ಬೇರೆ ಬೇರೆ ಪ್ರಾಂತ್ಮಗಳಲ್ಲಿ ಶಾಂತಿರಕ್ಷಣೆ 
ಗಾಗಿ ವ್ಯವಸ್ಥೆ ಮಾಡಿರುವ (ಕೇಂದ್ರದ) ಸೈನ್ಯ: “ದೇಶರಕ್ಷಣೆಗೆ ಪ್ರಾಂತ 
ವಾರಾಗಿ ವ್ಯವಸ್ಥೆ ಮಾಡಿದ ಸೈನ್ಮ: ವ್ರಾದೇಶಿಕಸೈನೈ”“ (Territorial 
army. woth). [ಸಂ.) 

ಪ್ರಾದೋಷಿಕ (ಗು). ೧. ಸಾಯಂಂಸಂಧೈಗೆ ಸಂಬಂಧಿಸಿದ. (ನಾ). 
ವಿ. (ಜೈನ) ಇಪ್ಪತ್ತೈದಂ ಕ್ರಿಯೆಗಳಲ್ಲಿ ಒಂದು; ಕೋಪಾವೇಶದಲ್ಲಿ 
ಇತರರನ್ನು ತಿರಸ್ಕಾರ ಅಥವಾ ನಿಂದೆಗೆ ಗಂರಿಮಾಡುವುದಂ. : 


ಪಂಚವಿಂಶಶಿಕ್ರಿಯೆಗಳು :-೧ ಸಮ್ಯಕ್ತ _ಕ್ರಿಯೆ , , , ೬. ಪ್ರಾದೋಷಿಕ 
(ಕ್ರೋಧಾವೇಶದಲ್ಲಾಗುವ ಪ್ರಮಾದ) (ಕಣರ. ೬೬). "ಪಂಚ್‌ವಿಂಶತಿಕ್ರಿಯೆ* 
ಪರಾ. [ಸಂ.] 

ಪ್ರಾಥಾನ್ಯ (ನಾ). ಪ್ರಧಾನತೆ ; ಪ್ರಾವಂಂಖ್ಯ : ಟಿಳಕರು , . , 


ಕರ್ಮಯೋಗಕ್ಕೇನೇ ಹೆಚ್ಚು ಪ್ರಾಧಾನ್ಮವಿತ್ತಿರಬಹುದು (ರಠುಶಾ- ಇಚ 
ಯುರೋಪುಖಂಡದಲ್ಲಿ ಅವನ ಪ್ರಾಧಾನ್ಯವು ತಗ್ಗುತ್ತಿರುವಂತೆ ಕಂಡರೂ... 
ಅವನ ಮಹತ್ತ್ವ ವು ನವಜೀವನವನ್ನು ಪಡೆಯಲಾರಂಭಿಸಿದೆ (60೧. ೨). 
[೫0.7 

ಪ್ರಾಧಾನ್ಯತೆ (ನಾ). ಪ್ರಾಧಾನ್ಯ : ನಿನಗೆ ವಯಸ್ಸು ಎಷ್ಟೇ ಆಗಿರಲಿ, 
ಅದರ ಪ್ರಾ ಧಾನ್ಮತೆಯಿಲ್ಲ (ಶೇಶುಂಕ. ೩ಬ). p ಇದಂ ವ್ಯಾಕರಣಬದ್ಧ 
ರೂಪವಲ್ಲ. [ಪ್ರಾಧಾನ್ಯ -- - ತ್ಯೆ] 

ಪ್ರಾಧಿಕಾರ (ನಾ). ೧. ವಿಶೇಷವಾಢ ಅಧಿಕಾರ; ಹೆಚ್ಚಿನ ಅಧಿಕಾರ: 
ಪರಂತು ಪೂಕಿಸ್ಕೂ ನದ ಈಗಿನ ರಾಜ ಕ್ಷೇತ್ರಕ್ಕೆ ಪ್ರ ವಜನೆಮಾಡಿದ್ದು ಮತ್ತೆ 
ಭಾರತದಲ್ಲಿ ನೆಲಸುವುದಕ್ಕಾಗಿ ಅಥವಾ ಖಾಯಮಾಗಿ ಭಾರತಕ್ಕೇ 
ಹಿಂತಿರುಗುವುದಕ್ಕಾಗಿ ಯಾವುದಾದರೂ ವಿಧಿಯಿಂದ ಅಥವಾ ಯಾವು 
ದಾದರೂ ವಿಧಿಯ ಪ್ರಾಧಿಕಾರದ ಮೇರೆಗೆ ಕೊಡಲಾದ ಅನುಜ್ಞೆ 
(ಕಾರಾಶ- ೫)- ೨. ವಿಶೇಷವಾದ ಅಧಿಕಾರವನ್ನು ಕೊಟ್ಟೂ ಸ್ಕಾ ಪಸಿರುವ 
ಸರಕಾರದ ಒಂದಂ ಸಂಸ್ಥೆ ಅಥವಾ ವ್ಯವಸ್ಥೆ : ಕರ್ನಾಟಕ ಸರಕಾರವು 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪಿಸಿದೆ (ರೂಂ). (Xಂ.] 

ಪ್ರಾಧಿಕಾರಿ (ನಾ). ಹೆಚ್ಚಿನ ಅಧಿಕಾರವುಳ್ಳವನು ; ವಿಶೇಷ 
ಅಧಿಕಾರಿ: ಉಚ್ಚತಮ ನ್ಯಾಯಾಲಯದ ನ್ಯಾಯಾಧೀಶ ಪದಧಾರಣೆ 
ಮಾಡಿದ್ದವರು ಯಾರೊಬ್ಬರೇ ಆಗಲಿ , , , ಯಾವುದೇ ಪ್ರಾಧಿಕಾರಿಯ 
ಸಮಕ್ಷಮ ವಕಾಲತ್ತನ್ನಾಗಲಿ ಕಾರ್ಯವನ್ನಾಗಲಿ ನಡೆಯಿಸತಕ್ಕದಲ್ಲ 
(ರಾರಾನ- ೬6)- [ಸಂ. ಪ್ರಾಧಿಕಾರಿನ*) 

ಪ್ರಾಧ್ಯಾಪಕ (ನಾ). ಪ್ರಧಾನ ಅಧ್ಯಾಪಕ; ಮಂಖ್ಯೋಪಾಧ್ಯಾಯ : 
ವಿದ್ಯಾಲಯಗಳಲ್ಲೂ ಸಹ ಪ್ರಾಧ್ಯಾಪಕರು . . . ಪ್ರಮಾಣ ಮಾಡಬೇಣ 
ಯಿತು (ಹುಕ್ಕಾರ. ೦೭ ಶೀಕಿಕೆ); ಮುಂದೆ ವಿಶ್ವಎದ್ಯಾನಿಲಯದಲ್ಲಿ ಆತ 
ಹಿರಿಯ ಪ್ರಾಧ್ಯಾಪಕನಾಗಿ ತಮಗೆ ಗೌರವ ತರಬೇಕೆಂಬ ಬಯಕೆ 


ಅವರಿಗಿತ್ತು (ರಂಗನ. ೦೨೦). [o.] 

ಪ್ರಾಧ್ವ (ಗು). ೧. ದೂರದ; ದೂರದಲ್ಲಿರಂವ. ವಿ. ಬಗ್ಗಿದ ; 
ಬಾಗಿರುವ. ೩೩. ಕಟ್ಟಿದ; ನಿರ್ಮಿಸಿದ. ೪ಉ. ಅನಂಕೂಲಕರ 
ವಾದ ; ಸಹಾಯಕವಾದ. ೫. ಪ್ರಯರಾಣ ಮಾಡುತ್ತಿರುವ. 
(ನಾ). ೬. ಸಾಗಿಸುವ ಸಾಧನ ; ವಾಹನ. ೭. ಪ್ರಾರಂಭ; 
ಉಪಕ್ರಮ. ೮. ದೂರದ ಪ್ರಯಾಣ. ೯. ಕಟ್ಟುವಿಕೆ; 
ಬಂಧನ. ೧೦. ಗೇಲಿ; ತಮಾಷೆ; ಹಾಸ್ಯ. [ಸಂ.7 

ಪ್ರಾಪಂಚಿಕ (ಗು). ೧. ಪ್ರಪಂಚಕ್ಕೆ ಸಂಬಂಧಿಸಿದ. ೨. ಲೋಕ 


ಪ್ರಾಪಕ 


ವ್ಯವಹಾರದ; ಲೌಕಿಕವಾದ; ಐಹಿಕ: ಅವಳ ಜೀವನ ಪ್ರಾಪಂಚಿಕ 
ಭೋಗವಿಲಾಸಗಳಿಗೆ ಮಾರುಹೋಯಿತು (ಫ್ಯಠರು. ೩೭೦). (ನಾ). ೩. 
ಲೋಕವ್ಯ್ಮವಹಾರ ; ಲೌಕತೆ : ಪ್ರಾಪಂಚಿಕವನಜ್‌ಯದೆ ಪರಮ 
ಭಕ್ತಂ ಚಮತ್ಕ್ಯ ಶಿಯಿಂದೆ ಕಿನ್ನರವೀಣೆಯಂ ಹಿಡಿದು. . . ಕೇಳಿಸಲು 
(೨ತಪು- ೨-3). ೪ಉ. ಲೋಕವ್ಯವಹಾರವನ್ನು ಬಲ್ಲ ವ್ಯಕ್ತಿ: ಲೌಕಿಕ 
ವ್ಯಕ್ತಿ : ಗುರುಗೋಎಂದಭಟ್ಟರು ಪ್ರಾಪಂಚಿಕರು (ಕರೀತ- 3೯ ಕಂಕಾವ್ಮ 
ಕಂಕಯ) ; ನಾನೊಳ್ಳೆಯ ಪ್ರಾಪಂಚಿಕಳು. ನನ್ನ: ಸಂಗ್ರಾಹಕಬುದ್ಧಿಯೂ 
ಆಶ್ಚರ್ಯಕರವಾದದ್ದು (ಸ್ಮ ಕಿತ. ೩೦೪) . [೫0.3 

ಪ್ರಾಪಕ (ಗಂ). ೧. ಪಡೆಯುವ ; ಹೊಂದುವ. (ನಾ). ೨. 
ಪಡೆದಂದು; ಹೊಂದಿದುದಂ : ನಿರತಿಶಯನಿಜಾನಂದಸುಧಾರಸಸ್ಮಂದಿ 
ಚಿನ್ಮಯನಿಜಾತ್ಮಸ್ವ ರೂಪಪ್ರಾಪಕವುು೦ (ಉತಾರೆ. ೨೦-೩೦೨ ಕ)- ಷಿ. 
ಪಡೆದವನಂ; ಹೊಂದಿದವನಂ : -ಪಾಪಪುಣ್ಕಗಳು ' ಬರಲಾಪವೇ 
ನಿನ್ನುಳಿದು ಪ್ರಾಪಕನು ನೀನು ಇರಲಾಗಿ (ಕಠ. 203). [ಸಂ] 

ಪ್ರಾಪಣ (ನಾ). ೧. ಹೊರೆದುವುದು; ಪಡೆಯುವುದಂ. ೨. ತೆಗೆದು 
ಕೊಳು ವದು ; A ಸ್ವೀಕರಿಸುವುದು : ನಿಮ್ಕಟಕ್ಷೇತ್ರ ದೊಳ್‌ ಪುಟ್ಟುವ 


೬೧೨೪ 


ಜೀವಕ್ಕೆ ನಿಷ್ಕುಟಕ್ಷೇತ್ರಾನುಪೂರ್ವಾನುಶ್ರೇಣ್ಮಜಗತ್ಕಭಾವಂ ನಿಷ್ಠುಟಕ್ಷೇತ್ರ | 


ಪ್ರಾಪಣನಿಮಿತ್ತಂ ಶ್ರಿವಿಗ್ರಹಗತಿಯಕ್ಕುಂ (ತತ್ತ ಶ್ರ. 000); ಮತ್ತ 
ಮುತ್ತಾದಿತ ಘ್ರಾಣೇಂದ್ರಿಯಪ್ರಾಪಣಂಗಳಪ್ಪ ಗಂಧಾವಣಂಗಳೊಳ್‌ 
(ಕಂತ್ರಥು. ೦-೦೨೪) ೩. ಸ್ಪಷ್ಟಪಡಿಸಂವುದು; ಸ್ಪಷ್ಟೀಕರಣ; ಎವರಣೆ. 
[ಸಂ.] 

ಪ್ರಾಪಣಿಕ (ನಾ). ವ್ಯಾಪಾರ ಮಾಡುವವನು; ವ್ಯಾಪಾರಿ; ವರ್ತಕ : 
“ಪಣ್ಮಾಜೀವಃ, ವಣಿಕ, ಪ್ರಾಪಣಿಕ, ನೈಗಮಃ, ನೈದೇಹಃ - ಈ ೫ 
ಹರದಂ” (ಜರಾಯು. ೪೩-90೭) - [ಸಂ.7 

ಪ್ರಾಪನ್ನ (ನಾ). ಮರೆಹೊಕ್ಕವನು ; ಶರಣಾಗತ : ಎನ್ನ ಪಾಲಿಸಿ 
ದಂದದಿ ಸಕಲ ಪ್ರಾಪನ್ನರ ಸಲಹೊ (ಇಗರಾ. ೦೬೨).. [ಆ ಸಂ. ಪ್ರಪನ್ನ) 

ಪ್ರಾಪ್ತ (ಗು). ೦. ಪಡೆದ; ದೊರೆತ ; ಲಬ್ಧವಾದ ; ಶ್ರೀಷೇಣ 
ಭೂಪತಿ... ಪ್ರಾಪ್ತಸಪ್ತಪರಮಸ್ಕಾನನಾದಂ (ಶಂದ್ರಪು. ೪-೨9 ವ): 
ವಿ. ಯೋಗ್ಯವಾದ; ತಕ್ಕ : "ಪ್ರಾಪ್ತವಯಸ್ಕ' ಪರಾ. (ನಾ). 
೩. ದೊರೆತುದಂ ; ಲಾಭ; ಲಬ್ಧ: ಒಂದು ಮುಗಿಯುವುದ 
ರೊಳಗೆ ಇನ್ನೈದು ಪ್ರಾಪ್ತ (ಉಂಕಲ. 3೪೪). ೪. ಯೋಗ್ಕವಾದಂದಂ; 
ತಕ್ಕುದು : “ಯುಕ್ತಂ, ಉಚಿತಂ. ನ್ಯಾಯಂ, ಪ್ರಾಪ್ತಂ, ಔಪಯಿಕಂ 
ಎಳು ಉಚಿತಂ” (ಹರಿಯು. ೦೨೩-೬೦). ೫. ತಿಳಿದವನು; ಪಂಡಿತ: 
“ಸೂರಿ, ಮೇಧಾವಿ. . . ಪ್ರಾಪ್ತಂ, ವಿಶಾರದಂ. . . ಎದ್ವಾಂಸನೆನಿಸಿಕ್ಕು” 
(ಕುಂಗಣ. ೬೬೨೨). [ಸಂ.7 

ಪ್ರಾಪ್ತವಯಸ್ಕ (ನಾ)- ಯೋಗ ವಾದ ವಯಂಸ್ಸನ್ನಿ ಮುಟ್ಟದವನಂ; 
ಪ್ರೌಢ : ಅವನು ಪ್ರಾಪ್ತವಯಸ್ಕನಾದನು (ಶುರಕು. ೬೦) ; ಈ ಕಾಯಿಲೆ 
ಹೆಚ್ಚಾಗಿ ಮಕ್ಕಳಿಗೆ ಮತ್ತು ಪ್ರಾಪ್ತವಯಸ್ಕರಿಗೆ ಬರುತ್ತದೆ (4ಂ0ರೋ. 
೬೪). [ಸಂ.7 ' 

ಪ್ರಾಪ್ತಿ (ನಾ). ೧. ಪಡೆಯುವಿಕೆ ; ಹೊಂದುವಿಕೆ. ೨. ಸೇರುವಿಕೆ ; 
ತಲುಪುವಿಕೆ. ೩. ದೊರಕಿದುದಂ ; ಲಭ್ಯವಾದುದು ; ಲಾಭ : 
ಪ್ರಾಪ್ತಿಯನಸಕಚಿಕಿಯಲುಮಪ್ರಾ ಪ್ರಿಯನಾಗಿಸಲುಮಾಗದದಅ* ದೋಷಾ 
ವಾಪ್ತಿಯನೇಂ ನಿಮ್ಮನ್ನರ್‌ ಸುಪ್ತರವೋಲ್ಕ್ಮೋಹಮ ರ್ಛೆಯಂ ತಾಳ್ಗು 
ವರೇ (ಶಂರಾಮಾ, ೩-೦೨೦). ೪. ಸುದೈವ ಗ] ಅದೃಷ್ಟ: ಪ್ರಾಪ್ತಿ ಇಲ್ಲದ್ದಕ್ಕೆ 
ಬಾಯಿ ಬಿಟ್ಟರೆ ಬರುತ್ತದೆಯೆ ? (ಕ್ರೀಕಠೆ. 089). ೫- ಸಾಧ್ಯವಾದಂದು; 


ಶಕ್ಕವಾದಂದು : ಕಂತುಹರೆನ ಸಮಾನವೆನಿಪ ಮಹಂತರುಗಳಂತರವನಅಸಲು, 


ಪ್ರಾಪ್ತಿಯೇ ನಿನಗ (ತಪು. 03-90). ೬. [ಯೋಗ] ಎಂಟು ಬಗೆಯ 


40 


46 


ಪ್ರಾಭಾಕರ 


ಸಿದ್ಧಿಗಳಲ್ಲಿ ಒಂದಂ; ಯಾವುದನ್ನು ಬೇಕಾದರೂ ಪಡೆಯುವ ಶಕ್ತಿ. 
ಮಹರ್ಧಿಕದೇವರಾಗಿ ಅಣಿಮಾ ಮಹಿಮಾ ಲಥಿಮಾ ಪ್ರಾಪ್ತಿ ಪ್ರಾಗಲ್ಕ್ಯ 
ಮಾಶತ್ವ ಮಿತ್ತ ಕಾಮರೂಪಿತ್ವಮೆಂದೀ ಅಷ್ಟಗುಣೈಶ್ವರ್ಯಂಗಳೊಳ್‌ 
ಕೊಡಿ (ರಯ್ಮಾರಾ- ೪6-8). [ಸಂ.] 

ಪ್ರೂಪ್ತಿಸು (ಕ್ರಿ). ಉಂಟಾಗು; ಒದಗು ; ಲಭಿಸು : ಇಕ್ಕುವ ಸೂಲ 
ಪ್ರಾಪ್ತಿಸಲಿ ... ಮತ್ತೆಯೂ ಲಿಂಗಾರಾಧನೆಯ ಮಾಡುವೆ (ರಸನ ೭೦೬): 
ಮಾತಂಗಸಂಗತಮಿತ್ರದೋಷನು ಪ್ರಾಪ್ತಿಸುವುದು (ಸ್ಪ. ೬೦-೦೦); ಮಳೆ 
ಹೆಚ್ಚಿ, ನೀರೆ ಒರತೆ ಪ್ರಾಪ್ತಿಸಿ, ಬೆಟ್ಟದ ಮಗ್ಗುಲುಗಳು ಎಷ್ಟೋ ಕಡೆಗಳಲ್ಲಿ 
ಜರಿದು, ಹೀಗೆ ಕುಸಿದು ಮುಕ್ಕುಗೊಂಡಿದ್ದವು (ಉುಂಕೂ. ೩೦೬).- 

[ಪ್ರಾಪ್ತಿ 4+ - ಇಸ್ಕು) 

ಪ್ರಾಪ್ತಾ ಟೆ (ನಾ). (ಕಾವ್ಯಮಾ] ನಾಟಕದ ಕಘಾಸಂವಿಧಾನದಲ್ಲಿ 
ಇರುವ ಆರಂಭ, ಯತ್ನ. ಪ್ರಾಪ್ತಾ (ಶಾ: ನಿಯತಾಷ್ತಿ ಮತಂ, 
ಫಲಾಗಮಗಳೆಂಬ ಐದು ಹಂತಗಳಲ್ಲಿ ಮೂರನೆಯದಂ ; ಫಲವನ್ನು 
ಪಡೆಯುವ ಆಸೆಯೆನ್ನು ಸೂಚಿಸುವ ಅಂಕ: ಪ್ರಾಪ್ತ್ಯಾಶೆ ಸಾಧನೋ 
ಪಾಯುಗಳೂ ಅವುಗಳಿಗೆ ಅಡಚಣೆಗಳೂ ಇರುವುದರಿಂದ ಫಲಪ್ರಾಪ್ತ್ವಿ 
ಆದರೂ ಆಗಬಹುದೆಂಬ ಸಂಭವ (ಕೃಏ- ೨೦5). [ಸೂ. ಪ್ರಾಪ್ತಾ ಶಾ] 

ಪ್ರಾಪ್ಯ (ಗು). ೧. ಪಡೆಯಬಹುದಾದ ; ಹೊಂದಲು ಯೋಗ್ಯ 
ವಾದ. (ನಾ). ೨. ಪಡೆಯಬಹುದಾದಂದು : ಪ್ರಾಪ,್ಯಮೆಂದು 
ಏಯ್ದಲ್‌ ಪಡುವುದು (ತಮುದ- 0೨೬ ವೃತ್ತಿ). (ನಾ). ೩. ದೊರೆಯು 
ವವನು ; ಲಭಿಸಂವವನು : ಹಾಲು ಮೊಸರಂದದ ವಿಕಾರ್ಯನು 
ಕೇಳು ಸ್ವರ್ಗದ ವೋಲು ಪ್ರಾಪ್ಮನು (ಅಮೃತ. ೬-೨೦). [೫೦.7 

ಪ್ರಾಬಲ್ಮ (ನಾ). ೧. ಹೆಚ್ಚಳ ; ಆಧಿಕ್ಕ : ಈ ರೋಗದ ಪ್ರಾಬಲ್ಮ 
ವನ್ನು ತಡೆಯಬೇಕಾದರೆ ಮರಿಗಳ ಬೆಳವಣಿಗೆಗೆ ನೆರ 
ವಾಗುವ ಸನ್ನಿವೇಶಗಳನ್ನು ಹತೋಟಿಯಲ್ಲಿಡಬೇಕು (ಶ್ರಿ ತೆಕಾ- ೦೭೬೨). 
ಪಿ. ಸಾಮರ್ಥ್ಯ ; ಪ್ರಭಾವ : ವಿಶೇಷವಾಗಿ ಕಲಿಯ ಪ್ರಾಬಲ್ಯದಿಂದ 
ಈಗ ಇಂತಹ ಕಾರ್ಯಕ್ಕಾರೂ ಸಹಕಾರಿಗಳಾಗುವುದಿಲ್ಲ (ಕಪಾಕಂಂ- ೦೦೬). 
೩. ಏಳಿಗೆ; ಅಭ್ಯುದಯಂ : ಉತ್ತರಖಂಡದಲ್ಲಿ ಅಲ್ಲಲ್ಲಿ ತುರುಷ್ಕರ 
ಪ್ರಾಬಲ್ಕವಿದ್ದಿತೆಂಬುದು ನಿಜ (ಶ್ರೀರಾಯ- ೦೩೪). [ಸಂ.7 

ಪ್ರಾಬೋಧಿಕ (ನಾ). ೧. ಬೆಳಗಿನ ಕಾಲ; ಮಂಂಜಾವು; ಪ್ರಾತಃ 
ಕಾಲ. ೨. ರಾಜನನ್ನು ಉದಯಕಾಲದಲ್ಲಿ ಎಬ್ಬಿಸಲು ಹೊಗಳಿ 
ಹಾಡುವ ಸ್ತುತಿಪಾಠಕ. [ಸಂ.] 

ಪ್ರಾಭಂಜನ (ನಾ). ಗಾಳಿ; ವಾಯು: ಕಂಜವೃಜಿನಘನನಿರ್ಧೂತ 
ಪಠ್ರಭೆಂಜನ ಕಂಜಾಂಬಕ ಪೂಜಿತಪದಕಂಜಮುನಿನುತ ಧನಂಜಯನೆಯನ 
ಧನಂಜಯವರದ ಜಯ (ಉದ್ಮರೇ- ೬೯-೨೨). [ಆ ಪ್ರ ಭಂಜನ] 


.ಪ್ರಾಭವ (ನಾ). ಅತಿಶಯತೆ ; ಹೆಚ್ಚು ಗಾರಿಕೆ ; ವೆಂಲ್ಮೆ : ಇಂತಿದು 


ವಿಸ್ತಾರಿತ ಕಾಮಹೋಮಹುತ ಭುಕ್ಕ $೨ ಜ್ವಾಲೆಯೋ ಎಂಬ ಸಂಪದಮಂ 
ಬೀಅದುದಿಂದ್ರ ದಿಗ್ವಿವರದೊಳ್‌ ಚಂದ್ರದ್ಯುತಿಪ್ರಾಭವಂ (೧06. ೪-೪9); 
ಎವಗೆ ರಚಿಸಿತು ರಾಜ್ಯವಿಭ್ರಂಶವನು ತತ್ನುಕೃತೋದಯ ಪ್ರಾಭವವೆ 
ತಿರುಗಿಸಿತೆಂದು. ನಯದಲಿ. ಧರ್ಮಸುತ ನುಡಿದ (ಕುಪ್ಶಾಗ" ೧೦-೪೪). 
[ಸಂ. 
ಪ್ರಾಭಾಕರ (ಗು). ೧. ಪೂರ್ವಮಿಾಮಾಂಸಾಪ್ರಚಾರಕನಾದ ಪ್ರಭಾ 
ಕರನಿಗೆ ಸಂಬಂಧಿಸಿದ : ಧರ್ಮವೆಂಬುದು ಸುಖಕ್ಕೆ ಸಾಧನೆಯೆಂಬುದು 
ಭಾಟ್ಪಮತವಾದರೆ ಧರ್ಮವೇ ಈ ಪುರುಷಾರ್ಥವೆಂಬುದು ಪ್ರಾಭಾಕರ 
ಮತ (ಕರರ. ೪). (ನಾ). ೨. ಪ್ರಭಾಕರನಂ ಬೋಧಿಸಿದ ಮತ. 
೩. ಪೂರ್ವಮಿಾಮಾಂಸಾ ಪ್ರಚಾರಕನುದ ಪ್ರಭಾಕರನ ಮತದ 
ಅನುಯಾಯಿ : ಚಾರ್ವಕ ಬೌದ್ಧ ಸಾಂಖ್ಯರಖರ್ವ ಪ್ರಾ ಭಾಕರಂ* . , , 


ಪಾ ್ರಿಭಾತ 


ಉರ್ವೀಶನ ಸಭೆಯೊಳಿರ್ದರತಿಮುದದಿಂ (ಐಾರೆಪು. ೬-೧3): ಪ್ರಾತಿಜ್ಞಾನ 
ದಲ್ಲಿಯೂ ಆತ್ಮನು ಪ್ರತ್ಯಕ್ಷನಾಗಿರುವನು ಎಂದು ಪ್ರಾಭಾಕರರು 
ತಿಳಿಯುವರು (ರಾತತ್ತ್ಯ. ೪೦೩)- [ಸಂ.] 

ಪ್ರಾಭೂತ (ನಾ). ಬೆಳಗಿನ ಕಾಲ; ಪ್ರಾತಃಕಾಲ: ಕುಂಕುಮದ 
ತೀರ್ಥೆದೊಳ್‌ ಮಿಂದೇಳ್ವ ಫಾಲ್ಗುಣ ಪ್ರಾಭಾತರವಿಯಂತೆ ಮೆರೆದುದು 
ವದನಮಂಡಲಂ (ಕ್ರೀರಾಮಾ. ೦೩-೩೩೯): [ಸಂ.3 

ಪ್ರಾಭಾತಿಕ (ಗು). ಬೆಳಗಿನ: ಪ್ರಾತಃಕಾಲದ : ಸಕಲ ಪ್ರಾಭಾತಿಕ 
ಕ್ರಿಯೆಯಂ ನಿರ್ವರ್ತಿಸಿ (ಅಪು. ೦೩-೨೦ ವ) ; ಅಂತು ಚಿಂಶಿಸುತಿರ್ದಿರುಳಂ 
ಕಳೆದು ಬೆಳಗಪ್ಪುದುಂ ಕೃತಪ್ರಾಭಾತಿಕ ನಿಯಮನಾಗೆ ಮಹಾಶ್ವೇತೆಯು 
ಮಘಮರ್ಷಣನಿಯಮಜಪಂಗಳಂ ಮಾಡುತಿರ್ದಳ" (ಕಾರಂಶೂ 

[ಸಂ.] 

ಪ್ರಾಭೃತ (ನಾ). ೧. ರಾಜ, ದೇವತೆ ಮೊದಲಾದ ಹಿರಿಯರ 
ಸಂದರ್ಶನಕ್ಕೆ ಹೋದಾಗ ಕೊಡುವ ಕಾಣಿಕೆ, --ನಜರು : 
“ಪ್ರಾಭೃತಂ . . . ಉಪದಾ- ೬ ರಾಜದರ್ಶನಾರ್ಥವಾಗಿ ತರತಕ್ಕ ಕಾಣಿಕೆ, 
ನಜರ್‌ ಮುಂತಾದಕ್ಕೆ ಪೆಸರು” (ಔಿರ್ಕಾಂತಿ- ೨೪೩); ನಿಜೋಚಿತ ಸ್ಥಾನ 
ದೊಳಿಕ್ಕಿದಾಸನದೊಳ*  ಕುಳ್ಳಿರ್ಪುದುಮನಂತರಮರಸನಾ ಪ್ರಾಭೃತಂ 
ಕೋಶಾಧ್ಯಕ್ಷರಿಂ ಕೈಕೊಳಲ್ವೇಟ್ತು (ವರ್ರಮಾ. ೩-೩೮ ವು ; ಪ್ರಾಭೃತತ್ರಯ 
ಗಳನುರ್ವಿ ಸೋಂಕದೆ ತರಲು (ಐಗಳು. ೦-7). ೨. ಕಾರ್ಯವನ್ನು 
ಸಾಧಿಸುವ ಉದ್ದೇಶದಿಂದ ನಾ 1ಯವಿರುದ್ಧವಾಗಿ ಕೊಡುವ ಹಣ ; 
ಲಂಚ ; ರುಷುವತ್ತು. [ಸಂ.] 

ಪ್ರಾಮಾಣಿಕ (ಗು). ೧. ಅಳತೆಗೆ ಸಿಕ್ಕಿದ; ಪ್ರಮಾಣದ. ೨. ಆಧಾರ 
ದಿಂದ ಸಾಬೀತು ಪಡಿಸಿದ; ಪ್ರಮಾಣದಿಂದ ಸಿದ್ಧ: ವಾದ. 
೩. ವಿಶ್ವಾಸಾರ್ಹವಾದ ; ನಂಬಿಕೆಗೆ ಅರ್ಹವಾದ: (ನಾ). 
೪. ವಿಶ್ವಾಸಾರ್ಹವಾದುದು : ಅವರ ಈ ವಿಧಾನಕ್ಕೆ ಪ್ರಾಮಾಣಿಕ 
ವಾದ ಯಾವ ಆಧಾರವೂ ಇಲ್ಲ (6ಕಾ. ೭). ೫. ನಂಬಿಕೆಗೆ 
ಅರ್ಹನಾದವನು ; ನಂಬಿಕಸ್ಕ : ನೀನು ಪ್ರಾಮಾಣಿಕನಾಗಿದ್ದೆ 
(ಕಂಂಹು. ೦೪); ಇದನ್ನು ಐಂ್ರಮಾಣಿಕರಾದವರು ಒಪ್ಪದಿರಲು ಸಾಧ್ಯವಲ್ಲ 
(ರಾಜ್ಯಶಾ. ೦೦)- [ಸಂ.] 

ಪ್ರಾಮಾಣಿಕತನ (ನಾ). ನಂಬಿಕೆಗೆ ಅರ್ಹವಾಗಿರುವಿಕೆ : ಅವನ 
ಪ್ರಾಮಾಣಿಕತನವನ್ನು ಪರೀಕ್ಷಿಸಿ ನೋಡಬೇಕೆಂಬ ಲವಲವಿಕೆ ಅವನಲ್ಲಿ 
ಹುಟ್ಟಿತು (ಮುಂಂಯ. ೪-30) ; ಸಂಪಾದಕರ ಪ್ರಾವಣಾಣಿಕತನಕ್ಕೆ ಮೆಚ್ಚಿ. 
ಒಳನೋಡಿದೆ (ಹುಕ್ಕುಹು. ೩೩). [ಪ್ರಾ ಮಾಣಿಕ -- - ತನ] 

ಪ್ರಾಮಾಣಿಕತೆ (ನಾ). ಇ ಪ್ರಾಮಾಣಿಕತನ : ಕೃತ್ರಿಮರಾಹಿತ್ಕ 
ಪ್ರಾವತಾಣೀತಿಗಳಿಗೆ ಹೆಸರಾಗಿದ್ದ ಅವನು ಮತತ್ಕಾಗದ ವಿಷಯವನ್ನು 
ಗೆಳೆಯರಿಗೆ ತಿಳಿಸಿದ್ದನು (ಶುನರು. ೩೬೨) ; ಪ್ರಾಮಾಣಿಕತೆ ಎನ್ನುವ ಮಾತೇ 
ಇಲ್ಲ ನಿಮ್ಮ ಜಾತಕದಲ್ಲಿ (ರೆಂಗಬ, ೩೬). [ಸಂ. ಪ್ರಾಮಾಣಿಕತಾ) 

ಪ್ರಾಮಾಣ್ಯ (ನಾ). ೧. ಆಧಾರ ; ಪುರಾವೆ ; ಸಾಕ್ಷಿ: ಜನ ಗಳಿಸ 
ಬಯಸುವ ಅಪೂರ್ವಗುಣ ಬರಿಯ ಹೊಸತನವಲ್ಲ, ಪ್ರಾಮಾಣ ಮಾತ್ರ 
(ಸಾಹಿಪ್ರ. ೦೨) ; ಜ್ಞಾನಸ್ವರೂಪದಲ್ಲಿರುವ ಪ್ರಾಮಾಣ, ಸಂಶಯ, 
ಸಂಭಾವನಾ ಮೊದಲಾದ ಅಂಶಗಳು ಸ್ಪಾಕ್ಷಿಸ್ವರೂಪೇಂದ್ರಿಯಕ್ಕೆ ಗೋಚರ 
ಗಳಾಗುವುವು (ಒಂದಸಾ. ೨6೩). ೨. ಆಧಾರಭೂತವಾದುವಂ; ಸಮರ್ಥನೆ 
ಮಾಡುವ ಪ್ರಮಾಣ : ಬಹು ಹಿಂದಿನಿಂದ ಭಗವದ್ದೀತೆಗೆ ಸಾಕಷ್ಟು 
ಪವ್ರಿಧಾನ್ಯವೂ ಪ್ರ, ಮಾಣ್ಯವೂ ಇತ್ತು (ಶಾರದ. 00೪). ೩. ಅಳತೆ ; 
ಪ್ರಮಾಣ : 6). [ಸಂ.] 

ಪ್ರಾಮಿಸರಿನೋಟು, ಪರಮೇಶ್ವರಿನೋಟು, ಪರಮೇಸೂರನೋಟು, 
ಪ್ರಾಂಸರಿನೋಟು (ನಾ). ಒಂದು ಗೊತ್ತಾದ ಮೊಬಲಗನ್ನು ಒಬ್ಬ 


೯೮೬). 


೬೧೨೫ 


36 


40 


ಪ್ರಾಯ 


ಗೊತ್ತಾದ ವ್ಯಕ್ತಿಗೆ ಅಥವಾ ಆ ಪತ್ರ ತಂದವನಿಗೆ ಒಂದು ಗೊತ್ತಾದ 
ದಿನ ಅಥವಾ ಯಾವಾಗ ಕೇಳಿದರೆ ಆವಾಗ ಪಾವತಿಮಾಡುವುದಕ್ಕಾಗಿ 
ವಾಗ್ದಾನ ಮಾಡಿ ರುಜು ಹಾಕಿಕೊಟ್ಟ (ಸಾಲ) ಪತ್ರ ; ವಾಗ್ದಾನ 
ಪತ್ರ ; ಪ್ರೋನೋಟು : ಬೇಕಾದರೆ ಪ್ರಾಮಿಸರಿನೋಟು ಬರೆದು 
ಕೊಡುತ್ತೇನೆ (ನೋಹಿಸೀ. ೩೯); ಸಾಹುಕಾರರು ತಾಳುವ ಹಾಗಿದ್ದರೆ ಒಂದು 
ಪ್ರಾಮಿಸರಿ ನೋಟನ್ನು (ವಾಗ್ದಾನದ ಸಾಲಪತ್ರ) ಬರೆದುಕೊಟ್ಟು ಮುಂದಕ್ಕೆ 
ತೀರಿಸುವೆವೆನ್ನಬಹುದು (ಹತ್ರ. ೭). ಪರಮೇಶ್ವರಿನೋಟು : 

ಕನು ಸರಳ ಮನುಷ್ಯನೆಂಬುದು ಊರೊಳಗೆ ಯಾರಿಗೇನು ಗೊತ್ತಿಲ್ಲವೆ ? 
» « * ನೆನಪಿಗೆಂದು ಪರಮೇಶ್ವರಿನೋಟು ಬರೆದುಕೊಡು (ಎರ. ೬೪). 
ಪರಮೇಸೂರನೋಟು : ಪರಮೇಸೂರನೋಟು ಬರಕೊಟ್ಟು ತಗೊಂಡು 


ಹೋಗು (೧೦. ೩46). ಹ್ರಾಂಸರಿನೋಟು : ಸಾಲ ಪಡೆಯಲು 
ಪ್ರಾಂಸರಿನೋಟು ಬರೆದುಕೊಟ್ಟೆದ್ದೂರೆ (ರೂಂ) - 
[ 49. Promissorynote./! ತುಳು. ಪ್ರಮೇಸ್ರಿನೋಟು] 


ಪ್ರಾಮುಖ್ಯ (ನಾ). ಮುಖ್ಯವಾಗಿರುವಿಕೆ; ಪ್ರಧಾನತೆ ; ಮಹತ್ವ : 
ಧರೆಯಲ್ಲಿ ಸೊಗಸಾದ ಮಾಳಿಗೆ ಮನೆಗಳಿರಲಿ . . . ಕೊರತೆಯೇಂ ತನ್ನದೇ 
ಪ್ರಾಮುಖ್ಯವೆಂದು ? (ಕುಫು- 0೪-೦) [ಸಂ.] 

ಪ್ರಾಮುಖ್ಯತೆ (ನಂ). ಪ್ರಮುಖವಾಗಿರುವುದು : ಈ ದೃಷ್ಟಿಯನ್ನವಳು 
ತ್ಯಜಿಸಿದ್ದರೆ ಅವಳ ಜೀವನದ ಪ್ರಾ. ಮುಖ್ಯತೆಯೆ ಕುಂಠಿತವಾಗುತ್ತಿತ್ತು 
(ಪ್ರನರು- ೦೯6) ; ಜ್ಞಾನದ ಪ್ರಮುಖ್ಯತೆ ವಿಷಯವಾಗಿ ಹೋರಾಡಿದ 
ಶ್ರೀ ಶಂಒರಾಚಾರ್ಯರು ಪ್ರಚಂಡಬೌದ್ಧಿಕಕರ್ಮವಾದಿಗಳಾಗಿದ್ದರು 
(ರರುಣಾ. ೦೩೦). [ಪ್ರಾಮುಖ್ಯ -- - ತ್ಮ] 

ಪ್ರಾಯ (ನಾ). ೧. ಜೀವ ಹೋಗುವಿಕೆ; ಮರಣ. ಫಿ. ಪ್ರಾಣ 
ತ್ಯಾಗಕ್ಕಾಗಿ ಮಾಡಂವ ಉಪವಾಸ, -ಆಹಾರತ್ಕಾಗ : “ಪ್ರಾಯಃ, 
ಭೋಜನತ್ಕಾಗಃ, ಸನ್ಯಾಸಃ, ಅನಶನಂ_ಈ ೪ ಕಡೆಗಾಲದ ಅನಶನಂ” 
(ಹಲರಾಯು. ೦೨೩-೬೨). ೩. ತಾರುಣ್ಯ: ಹರೆಯ; ಯಾವನ : “ಯೌವನಂ 
—ಪ್ರಾಯೆಂ” (ಕಾಕಕ್ಕ. ೧೬೩) ; ಪ್ರಾಯದ ಪೆಂಪೆ ಪೆಂಪೆಮುಗೆ (ತಂಶಥಾ. 
09೨೦೭) ; ಪ್ರತ್ರಾಿಯದ.ಮಿಂಡರಿಂದೆ ಗಳಿ?ರ್ದ ಧನಂಗಳಿನಾಗಳುಂ . , , 
ತೃಪ್ತಿಯನಾಗಿಸುತ್ತೆ (ಹಾಲಾಸ್ಮ. ೩-೪-೦೦). ೪. ವಯಸ್ಸು : ಕ್ರಮ 
ಕ್ರಮದಿಂ ಸುಖದಿಂ ಬೆಳೆದು ಮುಂಜಿಗಟ್ಟುವ ಪ್ರಾಯವಮಾದೊಡೆ . . , 
ಮುಂಜಿಬಂಧನಕ್ರಿಯೆಯಂ ಮಾಡಿ (ವಜ್ಮಾರಾ- ೭೩-೨೦) ; ಪ್ರೂಯಂ ಕೂಸಾ 
ದೊಡಭಿಪ್ಪಾಯಂ ಕೂಸಕ್ಕುಮೆ (ಕನುದ. ೨೪೩ ಶ್ರಯೋ) ; ನರಸಿಂಹನಿಗೆ 
ಈಗ ಹದಿನೆಂಟು ವರ್ಷ ಪ್ರಾಯವಾಗಿತ್ತು (ಕುಕ. 0೬೩). ೫. ಸಮಾ 
ಸಾಂತ್ಯಗಳಲ್ಲಿ ಸಮಾನವಾದುದು ಎಂಬರ್ಥದಲ್ಲಿ ಸೇರುವ ಶಬ್ದ - 
ಅನಂತ . , . ಅವಘಡಪ್ರಾಯವಾದ ಅಪವಾದಗಳು ಬಂದರೂ ಅಕ್ಕರ 
ಅಗ್ಕಸ ತಾಳದೆ ಸಮುದ್ರನಾಧನಂತೆ ಎಲ್ಲವನ್ನೂ ಒಡಲಿನಲ್ಲಿ ನುಂಗಿಕೊಂಡು 
ಸಾಗಹತ್ತಿದ್ದ (ಕೀರಾನ- ೨೪). 

ಪ್ರಾಯಕ್ಕೆ ಬರು-೧. ವಯಸ್ಸಿಗೆ ಬರು; ಪ್ರೌಢವಾಗು: ಅನೇಕ 

ಜೀವಿಗಳು ಪ್ರಾಯಕ್ಕೆ ಬರುವ ಮೊದಲೇ ನಾಶವಾಗುತ್ತವೆ (ಕೇಏಿರೆ. ೦). 
೨. ಮೆ ನೆರೆ ; ಪುಷ್ಪವತಿಯಾಗು:; ದೊಡ್ಡವಳಾಗು : ನಾನು 
ಪ್ರಾಯಕ್ಕೆ ಬಂದ ಹೊಸದು; ಆಗ ಒಂದು ದಿನ ಪರಾಶರಯಷಿಯಂ 
ಯಮುನಾನದಿಯನ್ನು ದಾಟಬೇಕಾಯಿತು (ಕರಾ. ೭); ಅವಳು 
ಪ್ರಾಯಕ್ಕೆ ಬಂದ 'ಕೂಡಲೆ ದುರಾಚಾರಿಯಾದ್ದರಿಂದ ಅವಳನ್ನು ಯಾರೂ 
ವರಿಸಲಿಲ್ಲ (ಸ್ಲೂೋಂಟ. ೨೦೬). ಪ್ರಾಯ ತುಂಬು - ಬಾಲ್ಯಾವಸ್ಥೆ ಕಳೆದು 
ಯೌವನ ಬರು; ತಾರುಣ್ಯವನ್ನು ಹೊಂದು : ನಾರಾಯಣಮಾಸ್ತರರ 
ಹಿರಿಮಗು, ಮೆಟ್ರಿಕ*ನಲ್ಲಿದ್ದವ, ಪ್ರಾಯ ತುಂಬಿದ ಮಗು, ಕೇಶವ 
ಹೋದನಂತೆ ಎಿಷಮುಜ್ವರದಿ;ದ (ಮುಗಿಯು, ೩೮೭); ಪ್ರಾಯ ತುಂಬಿರಲು 


ಪ್ರಾಯಃ 


ಪಾತ್ರೆ ತುಂಬಿರಲಿ, ಬರಿದು ಭ್ರಾಂತಿ ಏಕೆ ? (ಕಳು. ೦೮೪-೯). 
ಬರು = ಪ್ರಾಯ ತಂ೦ಬಂ : 


ಕ್ರಾಯ 
ಪ್ರರುವಿಗೆ ಪ್ರಾಯ ಬಂತು (dso 7, 
3೦9); ಶಾಲೆಗೆ ಸೇರಿದ್ದು ತಡ, ಪಾಸಾದುದು ಮೆಲ್ಲಗೆ ಹೊರತು, 
ಈಗಾಗಲೇ ಪ್ರಾಯ ಬಂದಿದೆ (ಗಯ. ೫೭)- ಪ್ರಾಯ ಮಾರು ಎ 
ವಯಂಸ್ಸಾಗು ; ವಯಸ್ಸು ಕಳೆ: . ಇಬ್ಬರೂ ಸುಮಾರು ಐವತ್ತುವರ್ಷ 
ಪ್ರಾಯ ಮಾರಿದವರು (ಕುರು. ೩0). ಪ್ರಾಯ ಸಲ್ಲು ವಯಸ್ಸಾಗಂ: 
ನಿನಗೆ ಪ್ರಾಯ ಸಂದಿತಲ್ಲ ; ನಾಳೆ ಯಾರು ನಿನ್ನ ನಂತರೆ ಗುರಿಕಾರನೆಂದು 
ಯೋಚಿಸಿದ್ದೀಯಾ ? (ಕುಂಕೂ- ೬೬). ಪ್ರಾಯ ಹೋಗು - ಪ್ರಾಯ 
ಸಲ್ಲು: ಪ್ರಾಯ ಹೋದರೂ ಪ್ರಯಾಸ ಬಿಡದು (ಗಾರೆ). [ಸಂ.3 
ಪ್ರಾಯಃ (ಅ). ಬಹುಮಟ್ಟಿ ಗೆ; ಬಹುಪಾಲು : ಆತ್ಮನಿರುವ ಕಡೆ 
ಗಳಲ್ಲೆಲ್ಲಾ ಈ ಚಿಹ್ನೆಗಳು ಪ್ರಾಯಃ ಕಂಡುಬರುತ್ತವೆಯೆಂದು ಅದರೆ 
ಅಭಿಪ್ರಾಯ (ಕರಾಕ್ಮ. ೩೪) (ಸಂ. ಪ್ರಾಯಸ್‌ 1 
ಪ್ರಾಯತ (ನಾ). ಇಂದ್ರಿಯಗಳನ್ನು  ಹತೋಟಿಯಂಛ್ಲಿಟ್ಟು 
ಕೊಂಡಿರುವ ವ್ಯಕ್ತಿ; ಸಂಯಮಿ : ಮಿಥಿಲೆಯಲಿ ಮುನ್ನೊಬ್ಬ 
ವೇಶಿಯ ಕಥೆಯ ಪೇಳುವೆ ಕೇಳು ಭೂಪತಿ ಮಥಿಸುವಳು ಪ್ರಾಯತರ 
ಮನಗಳನಧಿಕಚಿಲುವಿನಲಿ (೭೪ಾಗ. ೦೦-೦8-೦); ಏಕಪತ್ನೀವ್ರತಂ ಪ್ರಾಯತಂ 
ಕೋಮಲಂಿ (ಕ್ಕೆ ಬರಾ. ೦೦-೯೦). [.೭ ಪ್ರಯತ] 
ಪ್ರಾಯತೆ (ನಾ). ಇಂದ್ರಿಯವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರು 
ವವಳು; ಇಂದ್ರಿಯಂಲಾಲಸೆಯಿಲ್ಲದವಳು: ಆ ರಾಜ್ಯದೊಳ್‌ ಬಜ್‌ಯ 
ನಾರಿಯರ್‌ ಪಾಯತೆಯರಾಗಿ ... ಸ್ತ್ರೀಯೋರ್ವಳರಸಾಗಿರಲ್ಕ ವಳ 
ಕೆಳಗಾಗಿ ಬದ:ಕುವರ್‌ (ಶೈ ಬಳಾ. ೦೫-೪೨). (ಸಂ. ಪ್ರಾಯತ + ದವ್ಯ] 
ಪ್ರಾಯಶಃ (ಅ). ೧. ಬಹುಮಟ್ಟಿಗೆ; ಬಹಂಪಾಲಂ; ಬಹುಶಃ: ನೊಳಂಬ 
ರಾಜ್ಯವನ್ನು ಪೂರ್ಣವಾಗಿ ಗಂಗವಾರಸಿಂಹನು ಆಕ್ರಮಿಸಿಕೊಂಡಿದ್ದರಿಂದ 
* ೬ * ಪ್ರಾಯಶಃ ಅವರೆಲ್ಲರೂ ತಮ್ಮ: ರಾಜ್ಯವನ್ನು ಬಿಟ್ಟು ತಲೆಮರೆಸ 
ಕೊಂಡು ಹೋದಂತೆ ತೋರುತ್ತದೆ (ನೂಳಂಂ. ೪೬೩); ಪ್ರಾಯಶಃ ನಾನು 
ಕಾಕಸಸ್‌ನಿಂದ ಹಿಂದಿರುಗುವುದಿಲ್ಲ (ಕು. ೩). ೨. ಸಾಮಾನ್ಯವಾಗಿ: 
ಪ್ರಾಯಶಃ ಎಲ್ಲಾ ಪ್ರಾಚೀನ ನಾಟಕಕಾರರ ವಿಷಯದಲ್ಲಿಯೂ ಇದನ್ನೇ 
ಹೇಳಬಹುದು (*0ಳಾ. ೭೬). [ಸಂ. ಪ್ರಾಯಶಸ್‌] 
ಪ್ರಾಯಶ್ಚಿತ್ತ (ನಾ). ೧. ಮಾಡಿದ ತಬ್ಬಗಾಗಿ ವೃಥೆ ಪಟ್ಟು 
ಪರಿಹಾರ ಮಾಡಿಕೊಳ್ಳುವ ಕರ್ಮ.- ವಿಧಿ: ಈ ನಾಯನೀಡಾಡಿ 
ಪ್ರಾಯಶ್ಚಿತ್ತಮಂ ಕೈಕೊಳ್ಳಿದಿಂ (ಶಂಕ50. 0೪೭-೦೯); ಕುಲಮದಕ್ಕೆ ಹೋರಿ 
ಜಂಗಮಭೇದವ ಮಾಡುವೆ ಫಲವೇನು ನಿತ್ಯಲಿಂಗಾರ್ಚನೆ ಪ್ರಾಯಶ್ಚಿತ್ತ 
(ಸರ. ೨೪೪); ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಿಲ್ಲ (ರುಷಿರಾಡಿ. ೩೨); 
ಪಾದಕ್ಕೆ ತಕ್ಕ ಪಾವೊ:ಸು, ಪಾಪಕ್ಕೆ ತಕ್ಕ ಪಾಃಯಶ್ಚಿತ್ತ (ಗಾರ). ೨. 
[ಜೈನ] ಅಭ್ಯಂತರತಪಗಳಲ್ಲಿ ಒಂದಂ ; ಪ್ರಮಾದದೋಷಗಳ 
ಪರಿಹಾರಕ್ಕಾಗಿ ಆಲೋಚನೆ ಮೊದಲಾದ ಚಿತ್ರಶೋಧಕಕ್ರಿಯೆಗಳಲ್ಲಿ 
ಮನಸ್ಸು ಪ್ರವೃತ್ತವಾಗಂವುದಂ: ಅಭ್ಯಂತರತಪಷಟ್ಕದೊಳಂ ಪ್ರಾಯ 
ಶ್ಚಿ ತ್ರಎನಯವೈಯಾಪೃತ ಸ್ಥಾಧ್ಶಾಯಧ್ಯಾನವ್ಯ್ಯತ್ಸರ್ಗಂಗಳಂ ಕೈಕೊಂಡು 
(ಅರಿತ್ರ. ೩-೩೩ ನ). [ಸಂ.7 
ಪ್ರಾಯಶ್ಚಿತ್ತಕರ್ಮ (ನಾ). ನಿತ್ಯ. ನೈವಿಂತ್ತಿಕ;: ಪ್ರಾಯಶ್ಚಿತ್ತ, 
ಕಾಮ್ಯ ಮತ್ತು ನಿರ್ಮಲಗಳಿಂಬ ಐದಂ ಬಗೆಯ ಕರ್ಮಗಳಲ್ಲಿ 
ಒಂದಂ; ತಾನು ಮಾಡಿದ ತಪ್ಪಿನ ಪರಿಹಾರಕ್ರಿಯೆಯಾಗಿ ಮಾಡುವ 
ಕರ್ಮ: ಕರ್ಮವಾದೊಡೆ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಕಾಮ್ಯ ನಿರ್ಮಲ 
ವೆಂದು ಪಂಚಎಧೆಂ (ನೇಕ. 06); ಜ್ಞಾತಾಜ್ಞಾತ ವಾಸಕ ಪರಿಹಾರದ್ದೆಶೆ 
ಯಿಂದ ಮಾಡುವುದೇ ಪ್ರಾಯಶ್ಚಿತ್ತಕರ್ಮವು (ನಿಗಮ. ೦-೪-0). 
[ಸಂ. ಪ್ರಾಯಶ್ಚಿತ್ಮಕರ್ಮನ೯] 


೬೧೨೬ 


8 [ಪ್ರಾಯಸ್ಕೆ (ನಾ). ವಯಸ್ಸಿಗೆ ಬಂದವಳಂ ; ತರಂಣಿ : 


10 


[oS 
ಲಾ 


26 


40 


46 


ಪ್ರಾಯೋಪಗಮನ 


ಪ್ರಾಯಸ್ಕ (ನಾ). ವಯಸ್ಸಿಗೆ ಬಂದವನು ; ತರಂಣ : ಒಬ್ಬ ಪ್ರಾಯಸ್ಮನೆ 


ಸಮತೂಕಆಹಾರವೆಂದರೆ . . . ಜೀವಾತುಗಳು ಸಾಕಷ್ಟು ಪ್ರಮಾಣದಲ್ಲಿ 
ಇರುವುದು ಅಗತ್ಯ (ಅರುಸೌ. ೬೦) ; ಪ್ರಾಯಸ್ಮನಾದರೂ ಪ್ರಾಚೀನ 
ಬಿಡಲಿಲ್ಲ (ಗಾರೆ). [ಸಂ. ) 


(8). 
- [ಪ್ರಾಯಸ್ಮ + ಎ) 

ಪ್ರಾಯಿಕ (ನಾ). ಸಾಮಾನ್ಯವಾದುದು: ನಾಮಪದಗಳೇ ಮುಂತಾದುವಲ್ಲಿ 
- « « ವೃಂಜಕತ್ವವಿರುವುದನ್ನು ಮಹಾಕವಿಗಳ ಪ್ರಬಂಧಗಳಲ್ಲಿ ಪ್ರಾಯಿಕ 
ವಾಗಿ ನೋಡಬಹುದು (ರೈನ್ಮಾಲೋ. ೦೫೬) ; ಹಿಂದಿನ ಸಾಹಿತಿಗಳು ಬಾಯಿ 
ಮಾತಿನಲ್ಲಾಗಲಿ, ಬರವಣಿಗೆಯಲ್ಲಾಗಲಿ ಪ್ರಾಯಿಕವಾಗಿ ನನಗೆ ಪ್ರೋತ್ಸಾಹ 
ಕೊಡಲಿಲ್ಲ (0೦ರ. 11, ೪). [ಸಂ.7 

ಪ್ರಾಯೋಗಿಕ (ಗು). ೧. ಪರೀಕ್ಷೆಯ ಮೂಲಕ ಮಾಡಿ ತೋರಿಸಂವ ; 
ಪ್ರಯೋಗದ ಮೂಲಕ ಸಿದ್ಧಪಡಿಸುವ : ಫ್ಯಾರಡೆ ಅತ್ಯುತ್ತಮ 
ವರ್ಗದ ಪ್ರಾಯೋಗಿಕ ವಿಜ್ಞಾನಿ pA ಳು ಶಂಿಶಾಕೆದರ್ಶಣ). (ನಾ). 
ಪಿ. ಪ್ರಯೋಗದಿಂದ ಕೂಡಿರುವುದು : ವಿಷಯಗಳನ್ನು ಪ್ರಾಯೋಗಿಕ 
ವಾಗಿ ಉಪಯೋಗಿಸಿಕೊಳ್ಳುವ ರೀತಿ . . . ಅಲ್ಲಿರಬೇಕು (ಶಿಕ್ಷರ. ೨೬). 
೩. ಪ್ರಯೋಗವನ್ನು ಮಾಡಿ ತೋರಿಸಂವವನು : ಶಾದ್ಧವಿಜ್ಞಾನಿಗೆ 
ಇಷ್ಟವಿರಲಿ, ಇಲ್ಲದಿರಲಿ, ಅವನ ತಪಸಾರ್ಜಿತವಾದ ಜ್ಞಾನವನ್ನು 
ಪ್ರಾಯೋಗಿಕನು ಬಳಸಿಕೊಳ್ಳದೆ ವಿಧಿಯಿಲ್ಲ (8 ಕ. 6೨). ೪. [ಜೈನ] 
ಅಭಾಷಾತ್ಮಕವಾದ ಶಬ್ದಬೇಧ, ಪ್ರಯೋಗಜನ್ಮವಾದ ವೀಣಾದಿಗಳ 
ತತಶಬ್ದ, ಡೋಲು ಮೊದಲಾದಂವುಗಳ ಎತತಶಬ್ದ, ತಾಳ 
ಮೊದಲಾದುವುಗಳ ಘನಶಬ್ದ ವಂತ್ತು ಕೊಳಲು ಮೊದಲಾದಂವುಗಳ 
ಸುಶಿರಶಬ್ದ : ಶಬ್ದವು ಪ್ರಾಯೋಗಿಕ, ವೈಸ್ರಸಿಕ (ಸ್ವಾಭಾವಿಕ) ಎಂದ: 
ಎರಡು ವಿಧವಾಗಿದೆ (ನರ. ೩೬). [ಸಂ.7 

ಪ್ರಾಯೋಗಿಕ ಎಿಮರ್ಶೆ (ನಾ). ವಿವಂರ್ಶೆಯಲ್ಲಿ ಕಾವ್ಮಾರ್ಥವಿಶ್ಲೇಷಣೆ 
ಯನ್ನು ಅನುಸರಿಸಿ ರಚಿಸಿರಂವ ಪ್ರ ಶ್ರಯೋಗಾತ್ಮಕ ಬರಹ ; ಇದು 
ಇಂಗ್ಲಿಷಿನ oritioism” ಎಂಬುದರ ಅನುವಾದ : 
ನಮ್ಮ ಕಾವ್ಯಮಾಮಾಂಸೆಯ ಕೂಲಂಕಷವಾದ ಪರಿಜ್ಞಾನವನ್ನು ಪಡೆದು 
ಅದರ ಬೆಳಕಿನಲ್ಲಿ ಪ್ರಾಯೋಗಿಕವಿಮರ್ಶೆಯನ್ನು ಬೆಳೆಸಬೇಕು (೦08. 1x. 
ಮುಮ್ಮುಡಿ). [ಸಂ. ಪ್ರಾಯೋಗಿಕ ವಿಮರ್ಶ] 

ಪ್ರಾಯೋಗ್ಯತಾಲಬ್ಧಿ (ನಾ). [ಜೈನ] ಕೂಲಲಬ್ಬಿ, ಕರಣಲಬ್ಬಿ, 
ಉಪಶವಂಲಬ್ಧಿ, ಕ್ಷಯೋಪಶಮಲಬ್ದಿ ಮತ್ತು ಪ್ರಾಯೋಗ್ಯತಾ 
ಲಬ್ವಿ ಗಳೆಂಬ ಐದು ಬಗೆಯ ಲಬ್ಬಿ ಗಳಲ್ಲಿ ಒಂದು ; ಕರ್ಮವು ಕ್ರಮ 
ಕ್ರವಂವಾಗಿ ಕಡಮೆಯಾಗುವ *ಪ್ರಾಜ್ತಿ : ಕಾಲಲಬ್ಮಿ ಕರಣಲಬ್ಮಿ 
ಉಪಶಮಲಬ್ಧಿ  ಕ್ಷಯೋಪಶಮಲಬ್ದ ಪ್ರಾಯೋಗ್ಯತಾಲಬ್ಧಿಯೆಂಬ 
ಲಬ್ಧಿಪಂಚಕಮುಮಂ (ತುಕುಶಾ. ೩-೩೯ ರ); ಭವ್ಮಾಭವ್ಯಸಾಮಾನ್ಕಂ 
ಪ್ರಾಯೋಗ್ಯತಾಲಬ್ಧಿಯಕ್ಕುಂ (ತತ್ತೃಶ್ರ. 60). [ಸಂ.) 

ಪ್ರಾಯೋಜಿತ (ಗು). ಯಾವುದಾದರೂ ಒಂದು ಕೆಲಸದ ಖರ್ಚಿನ 
ಜವಾಬ್ದಾರಿಯನ್ನು ಹೊತ್ತಿರಂವ. 

ಪ್ರಾಯೋಜಿತ ಕಾರ್ಯಕ್ರಮ ನಾ (ಜಾಹಿರಾತಿನ ಪ್ರಚಾರಕ್ಕಾಗಿ) 
ಹಣ ಕೊಟ್ತೂ ಪ್ರಚುರಪಡಿಸಂವ ಕಾರ್ಯಕ್ರಮ: ಟಿ.ವಿ.ಯಲ್ಲಿ 
ಈಗೀಗ ಪ್ರಾ KY ಜಿತ ಕಾರ್ಯಕ್ರಮಗಳು ಚೆನ್ನಾಗಿರುತ್ತವೆ (ರೂಂ). 
[ಸಂ.7 

ಪ್ರಾಯೋಪಗಮನ (ನಾ). [ಜೈನ] ಉಪವಾಸದಿಂದ ವಂರಣ 
ಹೊಂದಂವ ವ್ರತ ; ಐ ಏಕಾಂಗಿಯಾಗಿ, ನಿರಾಹಾರಿಯಾಗಿ ನಿಶ್ಚಲ 
ನಂಗಿ ನಿಂತು ತಪಸ್ಸು ಮಾಡುವುದು : ದ್ವಾದಶವಿಧೆವಪ್ಪ ತಪದೊಳ್‌ 


ಲ 
practical 


ಪ್ರಾಯೋಪವೇಶ 


ನೆಗಟ್ಟು ಪ್ರಾಯೋಪಗಮನದಿಂ ಸಂನ್ಮಸೆನಂಗೆಯ್ದು ಕರ್ಮುಕ್ಷಯಂಗೆಯ್ದೂ 


ಮೋಕ್ಷಕ್ಕೆ ವೋದ ಸುಕುಮಾರಸ್ವಾಮಿಯ ಕಥೆಯಂ ಪೇಲಕ್ತಿಂ 
(ಪಡ್ಮಾರಾ. ೦-೦೦) ; ಚತುರ್ವಿಧಾರಾಧನಾಪೂರ್ವಕಂ ವಿಹಿತಪ್ರಾಯೋಪ 
ಗಮನವಿಧಾನನಾಗಿ (ಕಂದ್ರಜ್ಚಿ. ೦೦-೨೩ ವ). [ಸಂ.] 


ಪ್ರಾಯೋಪವೇಶ (ನಾ). - ಪ್ರಾಯೋಪಗವಂನ : ಮುನಿರಾಜಂ . . . 
ಅಳ್ಕದಾಚಾಮ್ಲವರ್ಧನಮಂ ತಪ್ಪದೆ ನೋಂತು ತಪ್ಪತ ನುವಂ ಪ್ರಾಯೋಪ 
ವೇಶಕ್ಕೆ ತಂದು (ಕಾಂತಿಪು. ೪-5೪) ; ನಾನು ಪ್ರಾಯೋಪವೇಶ ಮಾಡಿ ಈ 
ಪ್ರಾಣತ್ಕಾಗಮಾಡಲು ನೀನು ಸಮ್ಮತಿಸಬೇಕು (ನಾಂ. 00೩).  [ಸಂ.] 

ಪ್ರಾರಂಭ (ನಾ). ೧. ಮೊದಲು ಮಾಡುವಿಕೆ; ಉಪಕ್ರವಂ; ಆರಂಭ : 
ಶ್ರೀಮನ್‌ ವಿಸಾನಾಕ್ಷ್ಯಧೀಶಂ ಕಲಾಶಾಲಿಧೈರ್ಯಂ ಕ್ಷೇಮ 

್ರಿರಂಭಮಂ ಮಾಳ್ಕೆಮಗತಿದಯೆಯಿಂ (ಜಾಲಾಸ್ಮ. ೦-೦-೦) ; ಸಂಗರ 
ಪ್ರಾರಂಭಸಮಯತೂರ್ಯುಧ್ವನಿಗೆ ವೇಗದುದ್ವೇಗದಿಂ ರೋಷದಿಂ ಘೋಷದಿಂ 
ಸಂಧಿಸಿತುಭೆಯಬಲಂ (ಶಶ್ರಾಂಗ- ೮೨-೨೨೪೭). ವಿ. ಕೆಲಸ ; ಕಾರ್ಯ: 
ಸಕಳಕ್ಷಶ್ರಿಯಮೋಹೆದಿಂ ನಿಜಭುಜಪ್ರಾರಂಭದಿಂ ಪೋಗೆ ತಾಗಿ ಕೆಲರ್‌ 
ನೊಂದೊಡೆ (ಕಂಠಕಾ- ೧-೬೪). ೩. [ಜೈನ] ಇಪ್ಪತ್ತೈದು ಕ್ರಿಯೆಗಳಲ್ಲಿ 
ಒಂದು ; ಛೇದನಭೇದನಾದಿ ಕ್ರಿಯೆಗಳಲ್ಲಿ ತಾನು ಪ್ರವೃತ್ತ 
ನಾಗುವುದಂ ಅಥವಾ ಅನ್ಕರನ್ನು ಪ್ರವರ್ತಿಸಿ ಆನಂದಪಡಂವುದು : 
ಪಂಚವಿಂಶಶಿಕ್ರಿಯೆಗಳು ೧. ಸಮ್ಮಕ್ತ್ವಕ್ರಿಯೆ . , . ೨೧. ಪ್ರಾರಂಭ 
(ಸ್ವಕೃತ - ಪರಕೃತಛೇದನ ಭೆ:ದನಗಳಲ್ಲಿ ಹರ್ಷ) (ಕೈನರ. ೬೩೪. “ಪಂಚ 
ಎಂಶತಿಕ್ರಿಯೆ' ಪರಾ. [ಸಂ.7 

ಪ್ರಾರಂಭಿಗ (ನಾ). ಮೊದಲು ಮಾಡುವವನು ; ಆರಂಭಿಸುವವನಂ ; 
ಮೊದಲಿಗ : ಸಮಶುದ್ಧಸ್ಟುಟಮಪ್ಪುದೊಂದು ಸುತಿಯಂ ಪ್ರಾರಂಭಿಗಂ 
ಮಾಡೆ (839ಕಿತ್ರು. ೦೦-೩೫).- [ಪ್ರಾರಂಭ « - ಇಗ] 

ಪ್ರಾರಂಭಿಸು (ಕ್ರಿ). ಮೊದಲು ಮಾಡು ; ಆರಂಭಿಸು: ವಿದ್ಯುಚ್ಛಕ್ತಿ 
ಯನ್ನು ಉರವಲಾಗಿ ಬಳಸಲು ಹೆಚ್ಚು ಹೆಚ್ಚು ಜನರು ಪ್ರಾರಂಭಿಸುತ್ತಿರು 
ವುದರಿಂದ ಇಲ್ಲಿ ಅದರ ಕುರಿತು ಒಂದೆರಡು ಮಾತುಗಳು ಅನವಶ್ಯವಾಗ 
ಲಾರವು (9ಡುಕ್‌- ೦೪) ; ಜಾನಕಮ್ಮನವರೇ ಊಟದ ಮಧ್ಯದಲ್ಲಿ 
ಮಾತಿಗೆ ಪ್ರಾರಂಭಿಸಿದರು (ಕೂಕಾತ. ೦೩೬). [ಪ್ರಾರಂಭ 4 ಎ ಇಸ್ಕು] 

ಪ್ರಾರಂಭೋತ್ಸವ (ನಾ). (ಸಂಘ, ಸಂಸ್ಥೆ ಮೊದಲಾದುವುಗಳನ್ನು 
ಎಧ್ಯುಕ್ತವಾಗಿ) ಆರಂಭಿಸುವಾಗ ನಡೆಸಂವ ಸಮಾರಂಭ ; 
ಆರಂಭೋತ್ಸವ : ದೇವಯ್ಯಗೌಡರ ಮತಾಂತರವನ್ನು , , , ಮೇಗರ 
ವಳಿ ಕೈಯ ಮಿಷನ*"ಸ್ಕೂಲಿನ ಪ್ರಾರಂಭೋತ್ಸವ ನಡೆಸಲು ಬಂದಾಗ ತಾವೆ 
ಖುದ್ದಾಗಿ ನಡೆಸಿಕೊಡುತ್ತಾರೆ (ಮಲೆನ- ಸರಕಾರಿಸ್ಕೂಲಿನ 
ಪ್ರಾರಂಭೋತ್ಸವಕ್ಕೆ ತಾವೇ ದಯಮಾಡಿಸಬೇಕು (ರೆಗಂಕ. 3೩6). [ಸಂ.] 
ಪ್ರಾರಬುದ (ನಾ). ಹಿಂದೆ ಮಾಡಿದ ಕವರ೯ : ಸ್ತುತ್ಕನಹುದೆಂದಾಡಿ 
ಪ್ರಾರಬುದಿದೇನೆನಗೆ ಹತ್ತಿಕೊಂಡುದು ಜೀಯ ಏವರಿಸು (ಕರಕು. ೦-೩೪). 
[< ಸಂ. ಪ್ರಾರಬ್ಧ] 

ಪ್ರಾರಬ್ಧ (ಗು). ೧- ಮೊದಲಂ ಮಾಡಿದ ; ಆರಂಭಿಸಿದ. (ನ್ಯಾ). 
೨. ಹಿಂದೆ ಮಾಡಿದ ಪಾಪದ ಫಲ ; ಕರ್ಮ; ವಿಧಿ: ಪ್ರಾರಬ್ಧ 
ಪ್ರಯತ್ನಗಳ ತಾರತಮ್ಯವನಿಲ್ಲಿ ಹೇಳಿಹೆ ಕೇಳಿರಯ್ಯಾ ಪ್ರಯತ್ನದ ಹೆಚ್ಚು 
ಕುಂದಿನಂತೆ ಇಂದಾಗಲಿ ಮುಂದಾಗಲಿ ಪ್ರಾರಬ್ಧವು ಫಲಪದವನೀವುದು 
(ಶನ್ನವ. ಕ. ೪೫-೧೦೬) ; ಊರು ಬಿಟ್ಟು ಬೇಜೂರಿಗೆ ಹೋದರೆ ಪ್ರಾರಬ್ಧವು 
ಬೇಆದೀತೆ (ಪುರೆಂರ. ೨-೦೩೬-೦) ; ತನ್ನ ಪಿತೃಗಳು ನರಕದಲ್ಲಿರುವುದನ್ನು 
ತಿಳಿದು ಉದ್ದಾಲಕನು ಪ್ರಾರಬ್ಧವನ್ನು ಬರೆದಂತೆ ವಿಧಿಯನ್ನೇ ಕೇಳುವೆ 
ನೆಂದು ಬ್ರಹ್ಮನ ಬಳಿಗೆ ಹೋದನು (ಕರ್ನಾಕ- ೨೬೩). A. (ಆಲಂ) 
(ಪಾಪದಂತೆ) ಹಿಂಬಾಲಿಸುವ ವ್ಯಕ್ತಿ : ಎಲ್ಲಿಲ್ಲದ ಪ್ರಾರಬ್ಧಗಳು 


೭೨) ನ 


೬೧೨೭ 


80 


ಪ್ರಾಲಂಬಿಕೆ 


ಎಂದುಕೊಂಡು ಕೊಂಚ ಬೇಗ ಪಾಠ ಮುಗಿಸಿ ಮನೆಗೆ ಹೊರಟು ನಿಂತರು 
(ಕಾವೇರಿ- ೦೦) - [ಸಂ.7 

ಪ್ರಾರಬ್ಧಕರ್ಮ (ನಾ). ಹಿಂದೆ ಮಾಡಿದ ಕರ್ವ: ಪಂಡಿತನಾಗಲಿ 
ಮೂರ್ಯನಾಗಲಿ ಸಂಚಿತಕರ್ಮ ಉಂಡಲ್ಲದೆ ಬಡದು ಪ್ರಾರಬೃಕರ್ಮ 
ಭೋಗಿಸಿದಲ್ಲದೆ ಹೋಗದು (2ಸನ. ೬೭೩) : ಪ್ರಾರಬ್ಧಕರ್ಮವದುಂಡು 
ತೀರುವುದು (ಗಗತಾ. ೨೨-೬೦). [ಸಂ. ಪ್ರಾರಬ್ಮಕರ್ಮನ್‌] 

ಪ್ರಾರ್ಥನ (ನಾ). ಬೇಡಿಕೊಳ್ಳುವುದು ; ಮೊರೆಯಿಡುವುದು : 
“ಪ್ರಾರ್ಥನಂಗೆಯ್‌” ಪರಾ. (ಸಂ. 

ಪ್ರಾರ್ಥನಂಗೆಯ್‌ (ಕ್ರಿ). ಬೇಡು; ಮೊರೆಯಿಡಂ: ಅನಘಂ 
ತ್ರೈಲೋಕ್ಕಚೂಡುಮಣಿ ವರಮಹಿಮಂ ಚಿತ್ತವ ೃತ್ತಿಸ್ಥಿರಾಢ್ಯಂ ಘನ 
ವೇದಾಭೇದ್ಮಚೋದ್ಯಪ್ರಭುವಿಭು ಶಿವನಂ ಪ್ರಾರ್ಥನಂಗೆಯ್ಯೆ (ಈಂಾರೆ- 
೨-೦೭)- [ಪ್ರಾರ್ಥನ -- ಕೆಯ್‌,] 

ಪ್ರಾರ್ಥನಾಪತ್ರ (ನಾ). ಬೇಡಿಕೆಯ ಪತ್ರ : ವಂನವಿ : ಪಂಥಾಭಿಮಾನಿ 
ಗಳ ಪ್ರಾರ್ಥನಾಪತ್ರವನ್ನು ಚಕ್ರವರ್ತಿಗೆ ನೇರವಾಗಿ ತಲುಪಿಸುವಂತೆ 
ನೆಕ್ಸುದೋವ್‌ ಅವನನ್ನು ಕೇಳಿಕೊಂಡಿದ್ದನು (ತೃಶರು. ೩೬). ಸಂ.) 

ಪ್ರಾರ್ಥನೆ (ನಾ). ೧. ಬೇಡಂವುದಂ ; ಕೋರಿಕೆ: “ಅಧೇಷಣಾ . . . 


ಪ್ರಾರ್ಥನಾ, ಅರ್ಥನಾ _. ಈ ೬ ಬೇಡುಹ" (ಶಂಾಹಂಿ. ೫೯-೨೦೩) ; 
ಸಿಂಹವು ಇಲ್ಲಿಯ ಪ್ರಾರ್ಥನೆಯನ್ನು ಕೇಳಿ, , , ಪಂಜರದೊಳಗಿಂದ 
ಬಿಟ್ಟುಬಿಟ್ಟಿ ತು (ಮನಿಯ. ೪-6೭). ಎ೨. ಆಸೆ; ಬಯಕೆ : ಇಚ್ಛೆ. 


೩. ದೇವರಲ್ಲಿ ಬೇಡಿಕೊಳ್ಳುವುದು ; ಭಗವಂತನಲ್ಲಿ ಮೊರೆಯಿಂಡು 
ವುದು : ನಾನಾಭಾಷೆಗಳಲ್ಲಿ ಮನುಷ್ಯರು ಅವನ (ದೇವರ) ಪ್ರಾರ್ಥನೆ 
ಮಾಡುತ್ತದೆ (ಮುಂಬಯಿ. ೪-೧೪೦). ೪. ದೇವರನ್ನೂ ಕುರಿತ ಸತ್ತಿತಿಪರ 
ವಾದ ಹಾಡು ; ಸ್ತೋತ್ರ: ಇಲಿಗಳಿಂದ ನಮ್ಮನ್ನು ರಕ್ಷಿಸಿ” ಎಂಬ 
ಒಂದು ಪ್ರಾರ್ಥನೆ ವೇದದಲ್ಲಿ ಇದೆಯಂತೆ (ರೇಳನೈೆ. ೪೬) ; ಸಭೆಯು 
ವಿನಾಯಕನ ಪ್ರಾರ್ಥನೆಯಿಂದ ಆರಂಭವಾಯಿತು (ಕೂಠ. 
(ಸಂ. ಪ್ರಾರ್ಥನಾ) 
ಪ್ರಾರ್ಥಿತ (ಗು). ೧. ಬೇಡಿದ; ಯಾಚಿಸಿದ. ೨. ಇಚ್ಛಿಸಿದ ; 
ಬಯಸಿದ : ಪ್ರಾರ್ಥಿತ ತ್ರಿವಿಧೈಕಭಕ್ತಿ ಸುಖಾರ್ಥಿಗಳನಾ ತ್ರಿ ವಿಧಭಕ್ತಿ 
ಸದರ್ಥಸುಖತರಶರಧಿಯಲಿ ನೆಜಯದ್ದಿ ನೆಆ್‌ಯದ್ಧಿ (ಸತ್ರು. ೬೨೨೪). 
(ನಾ). ೩. ಬೇಡಿದುದಂ : ಇದೆ ಸಾರಂ ಸ್ವರ್ಗಲೋಕಕ್ಕಿದೆ ಸುರಸಮಿತಿ 
ಪ್ರಾರ್ಥಿತಂ (೫ಂತಿಪು- ೭-೨೪). (ಸಂ-] 
ಪ್ರಾರ್ಥಿಸು (ಕ್ರಿ). ಬೇಡು ; ಕೇಳಿಕೊಳ್ಳು ; ಯಾಚಿಸಂ : ಅಸುರಾಂತ 
ಕನು೦ ತಾನುಮೆಂತುನುಂ ಪ್ರಾರ್ಥಿಸಿದೊಡೊಡಂಬಟ್ಟಜಾತಶತ್ರುಗೆ ಪೊಡೆ 
ವಟ್ಟು (ಶಂಶಕಾ- 0.09 5) ; ಈ ಕೋಮಳೆಯಂ ಪ್ರಾರ್ಥಿಸಿದೊಡೆ 
ನಿಷ್ಪಲಮಾಗದು (ಉರಂಶೂ. ೭೯೫) ; ಸುರಕ್ಷಿತವುಗಿ ತಲುಪಲಿ ಎಂದು 
ದೇವರಿಗೆ ಪ್ರಾರ್ಥಿಸಿದರೆಂದು ಕಾಣುತ್ತದೆ (ಕಂಗಾಳ್ಮ- ೩೦)- 
[ಪ್ರಾರ್ಥನ + -- ಇಸ್ಕು) 


ಪ್ರಾಲಂಬ': (ಗು). ೧. ನೇತಾಡುವ; ಜೋಲಾಡಂವ : ಪ್ರಾಲಂಬ 
ರಕ್ತ್ಯಾಮ್ರುಗುಚ್ಛಸಂದೋಹದಿಂ.. . . ಎಸೆದು ತೋರ್ಪಳಂ . , . ಕಂಡ 
ನುರ್ವೀಶ್ವರಂ (ಕಾದಂಉ. ೨೭೧ ರಗಳೆ). (ನಾ). ಪಿ. ಕಂಠದಿಂದ 
ಎದೆಯಂವರೆಗೆ ಇಳಿಬಿದ್ದಿರುವ ಉದ್ದವಾದ ಹಾರ: “ಪ್ರಾಲಂಬಂ 


. * ಕತ್ತಿನಿಂದ ಎದೆಯ ಮೇಲೆ ನೆಟ್ಟಗೆ ಜೋಲಾಡುವಂತೆ ಹಾಕಿಕೊಂಡ 


ಹುವ್ವಿನ ಹಾರ ; ಪುಷ್ಪಮಾಲಿಕೆ” (ಸಿರ್ಕಾಂಕಿ- 300). [ಸಂ.] 
ಪ್ರಾಲಂಬಕ (ನಾ). - ಪ್ರಾಲಂಬ ೨: “ಕೊರಲೊಳಿಕ್ಕಿದ ಹೂವಿನ 
ಮಾಲೆ ಪ್ರಾಲಂಬಕಮೆಂಬುದು” (ಹಲಾಯು. ೪೦-೪೦೦). [ಸಂ.] 


ಪ್ರಾಲಂಜಿಕೆ (ನಾ). ಚಿನ್ನದ ಸರ; ಸುವರ್ಣಹಾರ : “ಪ್ರಾಲಂಬಿಕಾ 


ಪ್ರಾಲೇಯ 


೬ * .ಭೆಂಗಾರದಿಂದಲೆ ರಚಿಸಲ್ಪಟ್ಟ ಕಂಠಹಾರ, ಕಂದಿ:ಸರ, ಚಂದ್ರ ಹಾರ, 
ಗೋಧಿಸರ ಮುಂತಾದದ್ದು” (ಸಿರ್ಕಾಂತಿ. ೦೯೯). [ಸಂ. ಪ್ರಾಲಂಬಿಕಾ] . 

ಪ್ರಾಲೇಯ, ಪ್ರಾಳೇಯ (ನಾ). ೧. ಹಿಮ; ಮಂಜು: 
“ಪ್ರಾಲೇಯ ಶಿಶಿರಂ ತುಷಾರಂ ನೀಹಾರ . . . ಹಿಮಮೆನಿಕ್ಕುಂ” 
(ಮೆಂಗಣಾ. ೦೨೦-೦): ನಿಯತಪ್ರಾಲೇಯದೀಪ್ರಿದ್ಯುಮಣಿಭಗಣದೀಷಪೋ 
ಜ್ವಳಾಕೃತ್ರಿಮಾತ್ಕೋದಯಮವ್ಪಾಕಾಶಮೆಂಬಾಗಸವಳಿಕನನಂತೈಕಸಂಶುದ್ಧ 
ಸಿದ್ಧಾಲಯದೊಳ್‌ ಸಾಮರ್ಥ್ಯದಿಂ ಮುಟ್ಟದೆ ನತಭುವನರ್ಸಿದ್ದರೇಟ್‌ರ್ದ 
ಪೀಠತ್ರಯಮೆಂಬಂತಿರ್ಪುದು (9ರೇರೇ. ೦-೩೩) ; ಪ್ರಾಲೇಯಂ ಬಯಲಾಗೆ 
ದೈತ್ಕಪರಿವೃಢನು ಕುಲಶೈಲಗಳೊಳಿಡಲು (ತ್ರಕುಪು. 6-೩೨): ೨. ಪಚ್ಚ 
ಕರ್ಪೂರ: “ಪ್ರಾಲೇಯಮೆನಲು ಘನಸಾರಮೆನೆ ಪಚ್ಚೆ” (ಕುಂಗರಾ- ೪೪-೨೨). 
ಪ್ರಾಳೇಯ : ೧. “ಪ್ರಾಳೇಯಂ . . . ನೀಹಾರಃ_ಈ ೮ ಮಂಜು” 
(ಹ೦ಯು. ೦೦೭-೨೮). [ಸಂ.] 

ಪ್ರಾಲೇಯಕರ (ನಾ). ೧. ತಂಪಾದ ಕಿರಣಗಳಂಳ್ಳವನಂ : ಚಂದ್ರ; 
ಶೀತಕರ : ಎರಳೆ ಮೊಲ ಮತ್ತಾಲವೆಂದು ಪ್ರಾಲೇಯಕರನುರ 
ದೊಳೊಪ್ಪುವ ಕಳಂಕಕ್ಕೆ ವೆಸರಿಡುವರು (ಉಕ. ೭-೦) ; ಪೂರ್ಣ 
ಪ್ರಾಲೇಯಕರಬಿಂಬಸಮುವಕ್ಕಮುಡಲನೀಲಾಲಕ೦ ಉ(ಕುಮಾಪು. ೦-೬೪). 
೨. ಕರ್ಪೂರ. [ಸಂ.] 

ಪ್ರಾಲೇಯಾಂಶು (ನಾ). ೧. ಚಂದ್ರ: ಪ್ರಾಲೇಯಾಂಶುವಿಭೂಷಿತಂ 
(ಉದಂತೂ. 368) ; ಕಾಲವ್ಮಾಲೇಭಪಂಚಾನನ . . . ಚಿಂತಾರಹಿತ ಚಿದ 
ಮಿತಾನಂದ ನಿರ್ದ್ವಂದ್ವ ಪೂರ್ಣಪ್ರಾಲೇಯಾಂಶುಪ್ರಭಾಪ್ರಸ್ಟುರಿತನುತ 


ಯಶೋಭಾಸಿ ಮಾದಾರ್ಯವರ್ಯಾ (ಕೃತಏಿ- ೩೨-೫೮). ೨. ಕರ್ಪೂರ. 
(ಸಂ.] 
ಪ್ರಾಲೇಯಾದ್ರಿ (ನಾ). ಹಿವಂದಿಂದ ಕೂಡಿರುವ ಪರ್ವತ; ಹಿಮಾಚಲ: 
ಪ್ರಾಲೇಯಾದ್ರಿನವಪ್ರಸೂನಭಿದುರಂ ಗಂಗಾಸರಿಲ್ಲೋಲ . . . ಮಾರುತಂ 
(ಳಾನ್ಮಾವ ೯೪೬). [ಸಂ.] 


ಪ್ರಾವರಣ (ನಾ). ಹೊದೆಯಂವ ವಸ್ತ್ರ; ಉತ್ತರೀಯ : “ಪ್ರಾವರಣಂ 
. ೬ ೬ ಉತ್ತರೀಯಂ - ಈ ೪ ಮೇಲುದು” (ಶರಾಯು. ೯0-೩೬೨); 
ಕ್ಷೌವುದುಕೂಲಾದಿ ದಿವ್ಯವಸನವಿವಿಧಪ್ರಾವರಣವಿಶೇಷಂಗಳುಂ (60ಘು- 
03-೩ 5) ; ಗಾಂಡೀವಿ ಮುಕ್ತಕಳಂಬಕಂಡಪ್ರಾವರಣದಲಿ ಮಂಸುಕಿದನು 
ಗುರುನಂದನನ ರಥವ (ಳುವ್ಶಾಳ- ೦೪-೦೬). (ಸಂ.] 

ಪ್ರಾವರಣಾಂಶುಕ (ನಾ). * ಪ್ರಾವರಣ: ಬೈತಿಟ್ಟು ಕಾಪಿಟ್ಟನೋ 
ನೀಳಪ್ರಾ ವರಣಾಂಶುಕಾಂತರದೊಳಂಭೋಜೋದೃವಂ ನನ್ನಿಯೆಂಬಾಳಾಪ 
ಕೈಡೆಯಾಗಿ ಮೂಜಗಮದೇನೆ೧ಪ್ಪಿತ್ತೊ ಪೆರ್ಮರ್ಬಿನಿ೦ (ಕಳವ. ೬-೦೨). 

[ಸಂ.] 

ಪ್ರಾವಾರ (ನಾ). ಇ ಪ್ರಾವರಣ : “ಪ್ರಾ ವಾರ; 
೫ ಉತ್ತರೀಯದೆ ಹೆಸರು. ಮೈ ಮೇಲೆ ಹೊದ್ದಿರುವ ವಸ್ತ್ರ” (ಸಿರ್ಕಾಂತಿ- 
೨೦೪). [ಸಂ.] 

ಪ್ರಾವಿಡೆಂಟ್‌ಫಂಡು (ನಾ). ಭವಿಷ್ಯಕ್ಷೇವಂನಿಧಿ ; ಭವಿಷ್ಯನಿಧಿ: ಎವೆ 
ಕಂಪನಿಗಳೂ ಪಾವಿಡೆಂಟ್‌ಫಂಡು ಏಐರ್ಪೂಡೂ ಹೀಗೆಯೇ ಸರಕಾರಿ 
ಅಥವಾ ಸಹಕಾರಿ ಆಡಳಿತದಲ್ಲಿರಬಹುದು (ಶಂಪ್ರ. ೦೪೬)- 

[ + ಇಂ. provident fund] 

ಪ್ರಾವಿರ್ಭೂತ (ನಾ). ಕಾಣಿಸಿಕೊಂಡವನು ; ಆವಿರ್ಭೂತನಾದವನು; 
ದ್ವಾಎಂಶಶಿಪಾರಾವಾರಾವಧಿಗೆಬಿಕಿದುಯ್ವ ನಾರಣಾಚು ತಕಲ್ಲ ಪ್ರಾಎರ್ಭೂತ 
ರನೆಂದಂದಾವೆಡೆಯುಂ 


೬ * ೬ ಉತ್ತರೀಯಂ - 


ಜವನ ಧಾಟಾ ಮು:ಟ್ಟದುದುಂಟೇ (ಮಲಪು- 
೦೩-೦೦೭)- [ಸಂ.] 
ಪ್ರಾವೀಣ್ಯ (ನಾ). ಜಾಣ್ಮೆ ; ಪ್ರವೀಣತೆ : ನೃಪಸೇವನಾಪ್ರ ಹಸನ 


೬೧೨೮ 


ಹಾಡ 
ಐ 


ಪ್ರಾಶಸ್ತ 


ಕ್ತಿ 


ಪ್ರಾವೀಣ್ಯಮುಂ ಬುದ್ಧಿವರ್ಧನಮಂಂ ಮಾಸರಮಕ್ಕುಮೈಂದವದಶೋಕ್ತಾ 
ರೋಹಗೇಹಂಗಳೊಳ್‌ (ಕಾಕತಿ, ೯-೨೩) ; ಆಯಾ ವಿಷಯದಲ್ಲಿ ಪ್ರಾವೀಣ್ಯ 
ಪಡೆದಿರುವ ಉಪಾಧ್ಯಾಯರು ಮಾರ್ಗದರ್ಶನ ಮಾಡಲು ಕಾದಿರುತ್ತಾರೆ 
(ಶಿಕ್ಷರ. ೬೪6) [ಸಂ.] 

ಪ್ರಾವೀಣ್ಯತೆ (ನಾ). ಪ್ರಾವೀಣ್ಯ : ವಧುವಿದ್ಯಾಸಂಪನ್ನರೂ ಲಲಿತಗಲೆ 
ಗಳಲ್ಲಿ ಪ್ರಾವೀಣ್ಯತೆ ಪಡೆದವರೂ ಎಂದು ಕೇಳಿರುವ ನಮಗೆ ನಿಮ್ಮಲ್ಲಿ 
ಒಂದು ಬೇಡಿಕೆಯಿದೆ (ಜೀಮಂತ. ೪೪). [ಪ್ರಾವೀಣ್ಯ + - ತ್ಯೆ] 

ಪ್ರಾವೃಟ (ನಾ). ಒಂದು ಬಗೆಯ ಸಸ್ಮ : “ಪ್ರಾವೃ(ಷಹ)ಟಃ ಕಡವ” 
(ಓತಧಿ- «4)- [ಸಂ.] 

ಪ್ರಾವೃಟ್ಕಾಲ (ನಾ). ಮಂಳಿಗಾಲ; ಕಾರ್ಗಾಲ : ಪ್ರಾವೃಟ್ಕಾಲದೊಳಡಸಿ 
ಮಹಾವರ್ತದ ಮಂಟಕಿಗಳೋಘಮೇಘಂ೦ ಕೊಳೆ (ಉಪು- ೧೨-೨): 

[ಸಂ.] 

ಪ್ರಾವೃತ (ಗು). ೧. ಬಳಸಿದ ; ಸುತ್ತುವರಿದ : ಎನಗೆ ವಿದ್ಮಾಕಾಂಕ್ಷೆ 
ಯೆತ್ತೊಂದಿದ ಜ್ಞಾ ನಪ್ರಾವೃತವತಾಯೆಯಿಂದೆ ತಪಮಂ ಕೈಕೊಳ್ಳುದೆತ್ತ 
(ಸುಳಮಾ, ೩-೪೨) ; ಖಲ ನಿಕಾಯಪ್ರಾವೃತೋದ್ಯನ್ಮಣಿಮಯಶಿಬಿಕಾರೂಢೆ 
ಮಾದೇವಿಯಲ್ಲೆ (ಕಂದ್ರಫು-«-೯೬)- (ನಾ). ೨. ಹೊದೆಯುಂವ ಬಟ್ಟೆ, - 
ವಸ್ತ್ರ : “ನಿವೀತಂ, ಪ್ರಾವೃತಂ-ಹೊದಿಯುವ [ಬಟ್ಟೆ, ಅಂಗವಸ್ತ್ರ” 
(ಇರ್ಕಾಂಕಿ- ೨೦೩). ೩. [ನಾಟ್ಯ] ದೇಶೀಯ ' ಆಕಶಚಾರಿಗಳಲ್ಲಿ 
ಒಂದಂ ಬಗೆ ; ಐ “ಪಾದವನ್ನು ಮುಂದಂವರಿಸಿ [ಸಂಕಂಚಿಸಿ] 
ಮನೋಹರವಾಗಿ ಮೇಲಕ್ಕೆ ಎತ್ತುವುದಂ” (ಕಾಸ್ಕರಂ- ೩38 ಗರ್ಮಾಮ 
ಕಾರ) ; ಮಿಗೆ ವೇಷ್ಟನಮುದೆ ಕಷ್ಟಂ ನೆಗಳ್ಲಿ ಸೆವುಷ್ಕ ೇಪಮೊಸೆವ ಪೃಷ್ಠೋ 
ತ್ಕೇಪಂ ಬಗೆವಡೆದ ಸೂಚಿವಿದ್ಧಂ ನಗೆಮೊಗದೊಳೆ ಪ್ರಾವೃತಾಖ್ಯಮು 
ಲ್ಲೋಲಮಿವುಂ (ಉಸ್ಮರಂ- ೬-೦೬)- (ಸಂ.] 

ಪ್ರಾವೃಷ (ನಾ). ೧. ಮಳೆಗಾಲ; ಕಾರ್ಗಾ ಅನುರಾಗಾಂತಂ 
ವಸಂತಪ್ರಿಯನ ವಿರಹದೊಳ್‌ ಗ್ರೀಷ್ಮತಾಪಜ್ವರಂ ಮೇದಿನಿಗಾದಂ ಪುಟ್ಟಿ 
ಮೇಲೇಂ ತಳೆದುದೊ ಮಟಕಿಯಂ ಪ್ರೂವೃಷಂ (ಅರ೯ಶೇ. ೩-೦೦೨). ವಿ. 
ಒಂದು ಬಗೆಯ ಮರ; ಅರಳಿ: “ಪ್ರೆವೃಷಃ-ಆರಳಿ” (೬ತಂ. «೭)- 

[ಸಂ.] 

ಪ್ರಾವೃಷೇಣ್ಯ (ಗು). ಮಳೆಗಾಲಕ್ಕೆ ಸಂಬಂಧಿಸಿದ ; ಮಳೆಗಾಲದ : 
ಚಾವಿತಾಕರಕಳಶಮೆ ಕುರುಭೂಮಿಗೆ ತಾಂ ನೇಲೆ ಮಾಡಮಂ ಬಳಸಿ ನಭ 
ಶ್ಯಾಮಂ ನಂದನವನಮಭಿರಾಮ ಫನಪ್ರಾವೃಷೇಣ್ಯಪಟಲಮನಿಟಿಕಿಕುಂ 
(ಕಾಂಕಿಫು. ೯೪-೦೪೦.) [ಸಂ.] 

ಪ್ರಾವೃಷ್ಠ (ನಾ). ೧. ಒಂದು ಬಗೆಯ ಮರ ; ಕೊಡಸಿಗೆ. ೨. 
ಒಂದು ಬಗೆಯ ಮರ ; ಕದಂಬವೃಕ್ಷ : “ಪಾವೃಷ್ಠಃ .. ವಿಟಂಕ, 
ಕಡವ, ಕೊಡಸಿಗ ” (೬40-೯೭). ಹ. ಒಂದು ಬಗೆಯ ರತ್ನ ; 
ವೈಡೂರ್ಯ : “ಪ್ರಾವೃಷ್ಯಂ_ವೈಢೂರ್ಯ” (ಓತಧಿ- ೬). [ಸಂ.] 

ಪ್ರಾಶನ (ನಾ). ೧. ರುಚಿ ನೋಡುವುದು ; ಸೇವಿಸುವುದು : ಬಸಿದು 
ನೆತ್ತರ ಕಾಶು ಖಂಡಗಳ ಕೊಯ್ದು ಶೋಧಿಸುತಲಾ ಪಳ)ಢಾಸನ ಪ್ರಾಶನ 
ಗಳ ಮಾಡಿಸು ಪಾರ್ವತಿಗೆ (ಎಕ್ಕ. ೩-೩-೪) : ಘಾಟುನೀರನ್ನು ತೀರ್ಥ 
ದಂತೆ ಪ್ರಾಶನ ಮಾಡಿದೆ (ನಂಳಕು. ೩6). ವ. ತಿನ್ನುವಂತೆ ಮಾಡು 
ವುದು; ತಿನ್ನಿಸುವುದು; 'ಅನ್ನಪ್ರಾಶನ' ಪರಾ. ೩. ಆಹಾರ. [ಸಂ.7 

ಪ್ರಾಶಸ್ತ, (ನಾ). ೧. ಸರ್ವೋತ್ಕೃಷ್ಟವಾಗಿರುವಿಕೆ ; ಶ್ರೇಷ್ಠವಾಗಿ 
ರುವಿಕೆ : ಪ್ರಾಧಾನ್ಯ : ಅಂತೇ ಶೈಕ್ಷಣಿಕಕ್ಷೇತ್ರಕ್ಕೆ ಇಲ್ಲಿ ಪ್ರಾಶಸ್ತ್ಯವಿದೆ 
(ಸವಂತೀ. ೦೨ ಶೀಕಿಕೆ) : ಸೂರ್ಯನು ಕೃತ್ತಿಕಾನಕ್ಷತ್ರದಲ್ಲಿದ್ದಾಗ ವಸಂತಕಾಲ 
ಆಗ ಆರಂಭವಾಗುತ್ತಿದ್ದುದರಿಂದ ಕೃತ್ತಿಕಾನಕ್ಷತ್ರಕ್ಕಿ ಅಷ್ಟೊಂದು 
ಪ್ರಾಶಸ್ತ್ಯ ಬಂದಿತ್ತು (ನಕ್ಷತ್ರ - ೯). ೨. ಕೀರ್ತಿ; ಪ್ರಸಿದ್ಧಿ. ಸಂ. 


ಪ್ರಾಶಿತ 


ಪ್ರಾಶಿತ (ಗು). ೧. ತಿಂದ; ಸೇಎಸಿದ- 
೩. ಪಿತೃಗಳಿಗೆ ನೀಡುವ ತರ್ಪಣ. 
[ಸಂ.) 
ಪ್ರಾಶ್ನಿಕ (ಗು). ೧. ಪ್ರಶ್ನೆಗಳಿಂದ ಕೂಡಿರುವ. (ನಾ). ೨. ಪ್ರಶ್ನಿ 
ಸಂವವನು ; ಪರೀಕ್ಷಿಸುವವನು : ಸಭಾಪತಿಯಾಗಿರ್ದ ಮಹಾಬಳ 
ಮುಮಂ ಪ್ರಾಶ್ನಿಕರಾಗಿರ್ದ ವಿದ್ವ ಜೃನಮಂಮಂ ಸಭಾಜನಮುಮಂ ಶಿಳಿಪಿ 
(ಅಂತ್ರ. ೨-0೦ 5); ಆತನುಂ ಪ್ರಾಶ್ನೀರಂಗಿರ್ದ ವಿಶ್ವಾ ವಸು ತುಂಬುರ 
ನಾರದರ್ಕಳನ್ನ ರಪ್ಪ್ಪ ಗಂಧರ್ವನಿಪುಣಾಚಾರ್ಯರೆಲ್ಲವೊಂದೆ ಸರದೊಳ್‌ 
ಪೊಗಟ್‌ (ಹಂ. ೨.೩೨ ಪ). ಹಿ. ನಾ ್ಟಯವನ್ನು ನಿರ್ಣಯಿಸುವ 
ವನು; ತೀರ್ಪುಗಾರ. [ಸಂ] 
ಪ್ರಾಶ್ಮ (ಗು). ೧. ತಿನ್ನುವ ; ಸೇವಿಸುವ. (ನಾ). ೨. ಆಹಾರ. 
[ಸಂ.) " 
ಪ್ರಾಸ (ನಾ). ೧. ಎಸೆಯುವುದು ; ಎಸೆತ. ೨. ಒಂದು ಬಗೆಯ 
ಆಯುಧ ; ಕೊಂತ : “ಪ್ರಾಸಃ, ಕುಂತಃ-ಈ ೨ ಕುಂತಂ” (ಹಣಉಯು. 
೩೮-೩೨೦) ; ಉದ್ವೀಚಿಮರುಮರೀಚಿನಿಚಯಚಂಚಲೋದ್ದಾಮಬಲ 
ಬಹುಲನಿಷ್ಕ ವಚಪ್ರಾಸಪಾಣಿ , , . ಅಸಿತಭುಜಗಶಿಶುತರಳತರವಾರಿಖಐಡ್ಸ 
.ಖೇಟಕ ವ್ಯಗ್ರಕರದ್ವ ಯೋದ್ದಾಮುಪದಾತಿಬಹಳಮಿದು ಲಾಟಬಲಂ (ಅವು. 
9-98೫ 5) : ಪ್ರಾಸ ಪಟ್ಟಸ ಪರಿಘ ಬಾಣ ಶರಾಸನಾದಿ ಸಮಸಶಸ್ತ್ರವಿಲಾಸ 
ಎಭವದಲೇಜ್‌ ದನು ರಣವಾದ್ಯರಭಸದಲಿ (ಕೊರರಾ. ೬-೨೯-೨೨). 
೩.[ ಪದ್ಮದ ನಿಯತಸ್ಥ ಸೈ ಳಗಳಲ್ಲಿ ಬರುವ ನಿಯತಾಕ್ಷರ ; 
`" ಪದ್ಮದ ಪ್ರತಿ ಪಾದದ ಆದಿಯಲ್ಲಿ ಮೊದಲ ಎರಡು ಸ್ವರಗಳ 
ನಡುವೆ" ಒಂದೇ ವಿಧವಾದ ವ್ಯಂಜನವಿರಂವುದಂ. ಇದು. ಹರಿ, 
ಕರಿ. ವ ಓಷಭ.. ತಂರಗ, ಶರಭ ಮೆತ್ತು ಅಜ ಎಂದು ಆರಂ ವಿಧ : 
ನುತಶದ್ದಾ ಲಂಕಾರದೊಳತಿಶಯಮಾ ಕನ್ನಡಕ್ಕೆ ಸತತಂ ಪ್ರಾಸಂ (ಕೂಕಾ. 
೨-೩೦) : ಪ್ರಾಸವಿಲ್ಲದ ಪದವ ಶಾಸು ಹಾಡಿದರೇನು (ಸರಣ್ಣಾ. ೦೨೦೯) ; 
ಪ್ರಾಸದೆ ದೃಷ್ಟಿಯಿಂದ ಕನ್ನಡಛಂದಕ್ಕೆ ವೈಶಿಷ್ಟ್ಯ ಉಂಟೇ ಉಂಟು 
(60ರೋಪಿ- ೬೩೦). "ಅನಂಪ್ರಾಸ' ಪರಾ. (ಸಂ.] 
ಪ್ರಾಸಂಗ (ನಾ). ಎರಡು ಎತ್ತುಗಳನ್ನು ಆರಿಗೆ ಹೂಡುವ ನೊಗ: 
“ಪ್ರಾಸಂಗಃ . . . ಕಲೆಯಾರ ನೊಗ” (೧ರ್ಮಾಂತಿ: ೨೩9). [ಸಂ 
ಪ್ರಾಸಂಗಿಕ (ಗು). ೧. ` ಸನ್ನಿವೇಶಕ್ಕೆ ಸಂಬಂಧಿಸಿದ. (ನಾ). 
೨. ಸನ್ನಿವೇಶಕ್ಕೆ ಸಂಬಂಧಿಸಿದಂದಂ ; ` ಪ್ರಸಂಗಕ್ಕೆ ಹೊಂದಿರು 
ವಂತಹುದು : ಜೀವನದ ಅತ್ಯಂತ ಮೂಲಭೂತವಾದ . . . 
ವಿಷಯಗಳನ್ನು ತೀರ ಪ್ರಾಸಂಗಿಕವೆನ್ನಬಹುದಾದ ಮಾತುಕತೆಗಳಲ್ಲಿ, 
ಘಟನೆಗಳಲ್ಲಿ ನಿರೂಪಿಸಲಾಗಿದೆ (ಕೊತ. ೨೫೪). ೩. [ಕಾವ್ಯಮಾ] 
ನಾಟಕದ ಕಥೆಯಲ್ಲಿರಂವ ಎರಡು ವಿಧಗಳಲ್ಲಿ ಒಂದು ; ಸಂದರ್ಭಕ್ಕೆ 
ಹೊಂದಿಕೊಂಡಂತೆ ಸೇರಿ ಬರಂವ ಉಪಕಥೆ : ಪ್ರಾಸಂಗಿಕವೆಂದರೆ, 
ಮುಖ್ಯಕಥೆಗೆ ಅಂಗವಾಗಿ ಮಧ್ಯೆ ಬರತಕ್ಕ ಕಥೆ (ಕಂ. 
ಪ್ರಾಸಂಗಿಕವಾಗಿ ಎ (ಮಾತುಕತೆಯಾಗುತ್ತಿರುವ) 
ಸಂಬಂಧಿಸಿದಂತೆ ; ಸಾಂದರ್ಭಿಕವಾಗಿ : 'ಅರ್ಥವ್ಮಂಜಕತ್ವ 
ಪ್ರಾಸಂಗಿಕವಾಗಿ ಅಲ್ಲಿ ಬರುತ್ತದೆ. (ರೃಠ್ಕಾರೋ.- ೦೦೬) ; ಪಾಠದಲ್ಲಿ 
ಕಲಿಯುವ ಅಂಶಗಳನ್ನೇ ಅಲ್ಲದೆ ಕಲಿಯುವ ಉತ್ತಮಕ್ರಮವನ್ನೂ 
ಪ್ರಾಸಂಗಿಕವಾಗಿ ಮಕ್ಕಳಲ್ಲಿ ಬೆಳಸಬೇಕು (ಶಿಕ್ಷರ. ೪೪೭). [ಸಂ.] 
ಪ್ರಾಸಂಗ್ಯ (ನಾ). ನೊಗ ಕಟ್ಟಿ ಪಳಗಿಸಬೇಕಾದ ಎತ್ತು: “ಯುಗ್ಯಃ, 
ಪ್ರಾಸಂಗ್ಕಃ, ಶಾಕಟಃ ಈ ೩... ನೊಗವನ್ನು ಹೊರುವ ಎತ್ತು” 
(ಸಿರ್ಕಾಂತಿ, ೨6೩). [ಸಂ.2 
ಪ್ರಾಸಕ (ನಾ). ೧. ಈಟಿಯಂತೆ ಚೂಪಾದ ತುದಿಯುಳ್ಳ ಒಂದು 


(ನಾ). ೨. ತಿನ್ನುವಿಕೆ. 
ಪಂಡ ಮುಂತಾದುವು. 


308). 


ವಿಷಯಕ್ಕೆ 


೬೧೨೯ 


46 


30 |ಪ್ರಾಸಾಕ್ಷರ (ನಾ). [ಛಂದ] ಪ್ರಾಸವಾಗಿ ಬರುವ ಅಕ್ಷರ: 


18 


ಬಿ 
ಐ 


40 


ಪ್ರಾಸಾದಿ 


ಬಗೆಯ ಸಾಧನ ; £ ಮಾಂಸವನ್ನು ಈ ಸಾಧನದಲ್ಲಿ ಚುಚ್ಚಿ ಬೆಂಕಿ 
ಯಲ್ಲಿ ಬೇಯಿಿಸಂವ ಕ್ರವಂ ಈಗಲೂ ಇದೆ. ವ. ಈಟಿ. ೩. 
(ಕೆಂಡದ ಮೇಲಿಟ್ಟು) ಬೇಯಿಸಿದುದು : ಪ್ರಾಸ(ಕಾಣಂ- ಸು]ಕವ 
ಮಾಡಿ ಬದನೆಯ ಕಾಯ್ಲಳಂ ಕಿವುಚಿ ಸಾಸುವೆಯನಿಕ್ಕಿ ಸಮತಳಗೊಡುವು 
ದೊಂದು ತೆಅ ಸೂಸಲಂ ತಳಿದು ವೊಗ್ಗರಣೆಯಂ ಮಾಡುವು[ದ]ದೊಂದು ' 
ತೇಂ (ಸೂಕ. ೪-೨೬): ೪. ಬೇಯಿಸಿದ ತಿನಿಸಂ : ಸಂಡಿಗೆ ಸಂಭಾರ 
ಗಡಲೆ ಪ್ರಾಸಕ ಕುಕ್ಕುಟಾಂಡವನವಲಕ್ಕಿಗಳನು ದುಂಡರಳ್ಗಡಲೆ ಭಕ್ಷ್ಮಗಳ 
ಬಡ್ಡಿ ಸಿಕೊಳುತುಂಡರು ನೆಜಕಿ ಸೊಕ್ಕುವನಕ (ನೋತ. 
[ಸಂ.] 


0೮-61): 


ಒಂದೇ 
ಪಾದದಲ್ಲಿಯಾಗಲಿ, ಅನೇಕ ಪಾದಗಳಲ್ಲಿಯಾಗಲಿ ; ಪಾದದ ಆದಿ ಮಧ್ಯ 
ಗಳಲ್ಲಿಯಾಗಲಿ, ಮಧ್ಯಾಂತಗಳಲ್ಲಿಯಾಗಲಿ, ಆದ್ಯಂತಗಳಲ್ಲಿಯಾಗಲೀ ; 
ಪ್ರಾಸಾಕ್ಷರವು ಒಂದೇ ಆಗಲಿ, ಅನೇಕವಾಗಲಿ-ಈ ರೀತಿ ಯಥೇಷ್ಟವಾಗಿರು 
ವುದು (ರಂ. ೪೩); ಕನ್ನಡಜಾನಪದಕವಿವರನಾದ ಸರ್ವಜ್ಞನು 
ಪ್ರಾಸಾಕ್ಷರಕ್ಕೆ ಕೊಟ್ಟಿರುವ ಮಹತ್ವವನ್ನು ಈ ತ್ರಿಪದಿಯಲ್ಲಿ ಕಾಣಬಹುದು 


(ಸಂಶೋಧ- ೦೨3೫). [ಸಂ.) 
(ಪ್ರಾಸಾದ, (ನಾ). [ವೀಶೈ] ಪ್ರಸಾದ: ವಏನಯದಿಂ ಗುರುವಿಗೆ 
ಸಮರ್ಪಿಸಿ ಘನದ ಲಿಂಗ ಸಮರ್ಥಮಂ ಮತ್ತನಘಜಂಗಮಭಕ್ತಿಯಂ 


ಪ್ರಾಸಾದಮಂ ಪಡೆದು (೨ಸಫು. ೩೯-೦೬). [ಆ ಸಂ. ಪ್ರಸಾದ] 
ಪ್ರಾಸಾದ (ನಾ). ೧ (ಕಲ್ಲು. ಇಟ್ಟಿಗೆ ಮೊದಲಾದುವುಗಳಿಂದ 
ಕಟ್ಟಿದ) ಮಹಡಿಯ ಮನೆ, ಕರುಮಾಡ, ಅರಮನೆ, ದೇವಾಲಯ 
ವಮಂಂಂತಾದವು : “ ಇಟ್ಟಿಗೆ. ಮೊದಲಾದವಜಂ ಮವರಾಡಿದರಮನೆ 
ದೇಗುಲಂಗಳಂ ಪ್ರಾಸಾದವೆಂಬುದು ” (ಹಾಯು. ೪-೦೩೪) ; ಗೈರಿಕದಿ 
ಮುಕ್ತಾಫಲದಿ ಸಮೆದ ಕಲಶಂಗಳೋರಣಿಪ ಪ್ರಾಸಾದ ಸೌಧ ಹರ್ಮ್ಯಂ 
ಗಳಿಂದೆಸೆದುದಾ ದ್ವಾರಾವತಿ (೪೫8. ೨-೩). ೨. ಮೇಲಿನ ಅಂತಸ್ತು ; 
ಉಪ್ಪರಿಗೆ; ಮಹಡಿ: ನಿನಗೆ ಮುಕ್ಲ್ತಿಪ್ರಾಸಾದಮನಡರಲಿವುವೆ 
ಸೋಪಾನಂಗಳ್‌ (ಅಂಶು. 3-೬೩೦) ; ಕನ್ಯಾಂತಃಪುರಪ್ರಾಸಾದಮನೇಜ* 
(ಕಾರಂಪೂ. ೭66). ಹಿ. [ಜೈನ] ಚೈತಾ (72ರ, ಬಸದಿ ಮುಂತಾದುವು; 
೫ ಸ್ವರ್ಗದಲ್ಲಿ ವೈರಾಜ, ಪುಷ್ಪಕ, "ಕ ಲಾಸ, ಮಣಿಕ, ತ್ರಿಎಷ್ಟಪ 
ಗಳೆಯ ಐದು ವಾಹಾಪ್ರಾಸಾದಗಳು* ಮತ್ತು ಭೂಮಿಯು ಮೇಲೆ 
ಸ್ವಸ್ತಿಕ, ವರ್ಧಮಾನ, ನಂದ್ಮಾವರ್ತ, ಸರ್ವತೋಭದ್ರ, 
ವಲಭಿಚ್ಛಂದ ಎಂಬ ಐದು ಪ್ರಾಸಾದಗಳು ಇವೆಯೆಂದು ಜೈನರಂ 
ನಂಬುತ್ತಾರೆ : ಪ್ರಾಸಾದಾನ್ತರಮಾನ್ಯಿಚಿತ್ರ ಕನಕಪ್ರ ಜ್ವ ಲ್ಯದಿನ್ಮಿಕ್ಕುದಾನ್ಸಾ 


ಸಿರ್ವ್ವರ ಫೂಜೆದನ್ಹುಯೆ ಅವರ್ವ೯ರ್ಗಾಗ್ರಮಾನೇಆ್‌ದಾರ್‌ (ಎಳ. 1, 
3೬-೨: ತು- 700); ಪ್ರಾಸಾದಾಂತರದಿಂದಮಯಂ್ಹ ಜನಚೈತ್ಕಾಗಾರ 
ಮೊಂದಿಂತೆ ವಿನ್ಯಾಸಂ ನಾಡೆ ಬೆಡಂಗುವೆತ್ತಿರೆ ತದ್ಯೂಮಿ 


ಕಣ್ಣೊಪ್ಪಗುಂ (ಕಂಪ್ರ ಪು. ೦೩-೨೨) - [ಸಂ.7 

ಪ್ರಾಸಾದಿ (ನಾ). [ವೀಶೈ] ತಾನು ಅನುಭವಿಸುವ ಪ್ರತಿಯೊಂದಂ 
ಪದಾರ್ಥವನ್ನು ಮೊದಲಂ ಲಿಂಗಕ್ಕೆ ಅರ್ಪಿಸಿ, ಅರ್ಪಿತಪದಾರ್ಥ 
ವನ್ನು ಭಕ್ತಿಪೂರ್ವಕವಾಗಿ ಪ್ರಸಾದರೂಪದಲ್ಲಿ ಸ್ವೀಕಾರ ಮಾಡಂ 
ವವನು ; ಷಟ್ಟಿಲಗಳಲ್ಲಿ ಮೂರನೆಯ ಹಂತವಾದ ಪ್ರಸಾದಿಸ್ಮಲ 
ವನ್ನು ತಲುಪಿದವನು ; ಪ್ರಸಾದಿ: ಪ್ರಾಸಾದಿಗೆ ಪ್ರಸಾದಸ್ಮಲ 
(ಟೋಳಿಮಾ, ೪೩-೦೬೮) : ಲಿಂಗನಿಷ್ಠೆ ಮೊದಲಾದ ಸ್ಥಳಗಳ ಪರಿಜ್ಞ್ಲಾ ನದಿಂದ 
ಆ ಆಚರಣವುಳ್ಳ ಸಮಸ್ತಪಾಪಪರಿಹಾರ ಮಾಡಿಕೊಂಡ ಮಾಹೇಶ್ವ ರನು 
ಮನೋನೈರ್ಮಲ್ಮ ಸಂಬಂಧದಿಂದ *ಪ್ರಾಸಾದಿ' ಎನಿಸುವನು (ಕಾಶತ್ತ,.. 


೬೭೬). [ಆ`ಸಂ. ಪ್ರಸಾದಿನ್‌] 


142 


ಪ್ರಾಸಾದಿಕ 


ಪ್ರಾಸಾದಿಕ (ಗು). ೧. ಆನಂಗ್ರಹಿಸುವ ; ಪ್ರಸನ್ನವಾದ : ಜಗತ್ತಿನಲ್ಲಿ 
ಇಂದಿನವರೆಗೆ ಶ್ರೇಷ್ಠರಾದ ₹ವಿಗಳು ಆವೇಶ”, (ಪ್ರಾಸಾದಿಕವಾಣಿ' 
ಮೊದಲಾದವುಗಳ ಗೊಡವೆಗೆ ಹೋಗದೆ. , . ಅನುಪಮಸೌಂದರ್ಯ 
ವನ್ನು ನಿರ್ಮಿಸಿರುವರು (ಗೊಕ್ತುಗು. ೩). ೨. ರಮ್ಯವಾದ; ಸುಂದರ 


ಮದ. [ಸಂ. 

ಪ್ರಾಸಾಭಾಸ (ನಂ). ಪ್ರಾಸದಂತೆ ತೋರುವುದು; ಪ್ರಾಸದ 
ಹಾಗಿರುವುದು : ಪ್ರಾಸಾನುಪ್ರಾಸಾಂತಪ್ರಾಸಂಗಳ್ಳೂಟುಮತಿಶಯಂಗ 
ಳ್ಳಾ ೨ ಸಾಭಾಸಂಗಳುಟ್‌ದ ಮೂಟುಂ (ಕಾಣ. ೨-೪೪). (ಸಂ. 

ಪ್ರಾಸಿಕ (ನಾ). ಈಟಿಯಂನ್ನು ಹಿಡಿದಿರಂವವನಂ : "ಪ್ರಾಸಿಕಃ. 
ಕೌಂತಿಕಃ _ ಈ ೨ ಈಟಿಯೇ ಆಯುಧವಾಗಿ ಉಳ್ಳವನು, ಸಬಳಿಗನು” 
(೬ಠ್ಮಾಂತಿ. ೨೩೬). [ಸಂ.3 

ಪ್ರಾಸು (ನಾ)- ಪ್ರಾಸ ೩ : ಸನೇಮಪತ್ರಿಸು (ಕರುರ. ೪. ೧೯ ಟೀಕು) ; 
ಪದ ತಪ್ಪಿದರೆ ಪ್ರಾಸು ತಪ್ಪೀತೆ ? (ಗಾರೆ). [ ಸಂ, ಪ್ರಾಸ] 


ಪ್ರಾಸುಕ (ಗು). ೧. ಹುಳಂಬೀಳದ; ಶುದ್ಧವಾದ : ಕಾಯಿಸಿ ಸೋಸಿದ 
ಸ್ವಚ್ಛನೀರೂ (ಪ್ರಾಸುಕ ಜಲ) (ಕೈತಕ- ೬೬). (ನಂ). ೨. ಹುಳು 
ಬೀಳದುದು ; ಶುದ್ಧವಾದುದು ು: ಭಟಾರಾ ಪ್ರಾಸುಕಮಪ್ಪ ನೀರಂ 
ಪೊಟ್ತದೊಳ್‌ ಬಂದುದಂ ಕುಡಿದು ನಿಮ್ಮ ಸೇದೆಯನಾಟ್‌ಸಿಂ (ನಡ್ಮಾರಾ- 
00-೩೦) - [.ಆಪ್ರಾ., ಫಾಸುಅ, ಫಾಸುಗ) 

ಪ್ರಾಸುಕಾಹಾರ (ನಾ). ಹಂಳಂಬೀಳದ ಆಹಾರ ; ಶುದ್ಧವಾದ ಆಹಾರ: 
ಜ್ಞಾನಸಂಯಮತಪೋನಿಮಿತ್ತಮಾಗಿ ಪರಕೃತಪ್ರಶಸ್ತ ಪ್ರಾಸುಕಾಹಾರಮಂ 
ರಾಗದೆ ಕ್ವೀಷಮಿಲ್ಲದುಂಬುದುಂ (ತಸೂವ್ಮ- ೨೪೩). [ಪ್ರಾಸುಕ -- ಆಹಾರ) 

ಪ್ರೂಸ್ತಾಎಕ (ಗು). ೧. ಸಾಂದರ್ಭಿಕವಾದ; ಸಮಯಂಕ್ಕೆ ತಕ್ಕುದಾದ: 
ಅವನು ಉಚ್ಚಸ್ವರದಿಂದ ಮಿಕ್ಕ ಸಭಿಕರನ್ನು ಕುರಿತು ಪ್ರಾಸ್ತಾಎಕ 
ಭಾಷಣ ಮಾಡಿದನು (602ಳೆ. ೦೬೩). (ನಾ). ೨. ಸಮಯೋಚಿತ 
ವಾದಂದು ; ಸಂದಭ್ಭೋಚಿತವಾದುದು : ಈಗ ನಡೆಯುತ್ತಿರುವ 
ನಾಡ ಹಬ್ಬದ . ಸಮಾರಂಭದಲ್ಲಿ ಪ್ರಾಸ್ತಾವಿಕವಾದ ನಾಲ್ಕು 
ಮಾತುಗಳನ್ನು ಹೇಳಬೇಕೆಂದು ನನಗೆ ಕರೆ ಬಂದಾಗ ಮನಸ್ಸಿನಲ್ಲಿ 
ಮೊದಲು 
(ತವತಿರೋ. ೦೨೭.) ಸಂ.) 

ಪ್ರಾಹ್ನ (ನಾ). ದಿನದ ಮೊದಲನೆಯ ಭಾಗ; ಬೆಳಗ್ಗೆ ; ಪ್ರಾತಃಕಾಲ. 

[ಸಂ.] 

ಪ್ರೂಳೇಯ "ಪ್ರಾಲೇಯ' ನೋ. 

ಪ್ರಾಳೇಯಾಚಲ, ಪ್ರಾಳೇಯಾಚಳ (ನಾ). ಹಿವಂದಿಂದ ಕೂಡಿದ ಬೆಟ್ಟ; 
ಹಿಮಗಿರಿ ; ಹಿಮಾಲಯ : ಪ್ರಸ್ತ್ರರತ್ನಾಳೇಯಾಚಲವಿನಾತನೆಎನ್ನ 


ವೊಲಿಳಾಭೃನ್ನಾಥಂ (ಕಂಠ: ೦೪-೩4). ಪ್ರಾಳೇಯಾಚಳೆ :  ಘೋಗ 
ವೇಟ್ಟು : ಪ್ರಸನ್ನಕತಿಪಯಪ್ರಯಾಣಂಗಳಿಂ ಪ್ರಾಳೇಯಾಚಳಮಧ್ಯಮ 
ಕೂಟಮನೆಯ್ಲೆವರ್ಷ್ವುದುಂ  (ಕಾಂಕಿಫು: ೦೦-೩೭ ವ). 


(ಸಂ. ಪ್ರಾಲೇಯಾಚಲ] 
ಪ್ರಾಳೇಯಾಚಳ ಪ್ರಾಳೇಯಾಚಲ' ನೋ. 
ಪ್ರತುವಿ ಪೃಥುವಿ'ನೋ 
ಪ್ರಿಥಿವಿಸಾಗರ (ನಾ). ಒಬ್ಬಾತನ ಹೆಸರಂ : 

ಗಟ್ಟಿಸಿ (ಎಇ. 1೫. ೦೯-೦; ಸು. 800)- 
[೧ ಇದು “ಪೃಥ್ವೀಸಾಗರ' ಎಂಬುದರ ಅಪಲಿಖತ] 
ಖ್ರಥುವಿ “ಪೃಥುಎ' ನೋ. 
ಪ್ರಿನ್ಸಿಪಾಲ್‌" (ನಾ). ಉನ್ನತಶಿಕ್ಷಣಸಂಸ್ಥೆ ಸ್ಮೈಯ ಮುಖ್ಯಸ 
ಗಳಲ್ಲೂ ವಿದ್ಯಾಶಿಕ್ಷಣಾದಿ . ಕೆಲಸಗಳನ್ನು 


ಶ್ರೀಪ್ರಿಧಿವಿಸಾಗರನ್‌ ಪಟ್ಟಂ 


ಕೆ : ಪಾಠಶಾಲೆ 
Si scade: 


12x 


ಮೂಡಿದ ಭಾವಗಳೆಂದರೆ ಆಶ್ಚರ್ಯ ಮತ್ತು ಅಧೈರ್ಯ 


೬೧೩೦ 


10 


36 


46 


ಪ್ರಿಯ (ಗಂ). ೧. ಅಕ್ಕರೆಯ; 


ಪ್ರಿಯಂನುಡಿ (ಕ್ರಿ). ಹಿತವಾದುದನ್ನು ಹೇಳು ; 


ಪ್ರಿಯೆಕ 


ಪ್ರನ್ನಿಪಾಲ* ಎಂದೊಬ್ಬ ಅಧಿಕಾರಿಯನ್ನು ನಿಯಮಿಸಿದ್ದರು (ಇಂದು. ೩೩). 
[+ *o. prinoipal] 
ಪ್ರೀತಿಪಾತ್ರವಾದ ; ನಲ್ಮೆಯಂ. 
೨, ಪದಾರ್ಥಗಳ ವಿಷಯದಲ್ಲಿ ಬೆಲೆ ಅಧಿಕವಾಗಿರುವ; ತಂಟಿ ಯ. 
(ನಾ). ೩. ಅಕ್ಕರೆ ; ಪ್ರೀತಿ; ವಾತ್ಸಲ್ಮ: ಪ್ರಿಯದಿಂದೆ ಮಹಾಕಾಳಾ 
ಹ್ವಯನೀಶಂ ನೆಲಸೆ ನಗರಿಯೊಂದಧಿಕಖ್ಯೂತಿಯಿನೆಸೆದು ತೋರ್ಪುದು 
(ಕರಂ. 360) ; ಪಿರಿದುಂ ಪ್ರಿಯದಿಂದವೆ ಮುಂ ವೆತ್ತವರಿರವಂ 
ಪೋಲ್ವುದು ಪುಟ್ಟಿದ ಶಿಶು (8ಯಳಾ. ೩-೩9). ೪. ಹಿತವಾದುದು ; 


ಇಷ್ಟವಾದುದು :  ಬ್ರಿಯಮಾದುದು ಧರ್ಮಂ ಪೃಥ್ವಿಯ ಸೂನುವಿನಿಂದ 
ಧರ್ಮಮಂತದು ತಾನಪ್ರಿಯಮಾಯ್ತ ತನಗೆ ಬಗ ೭-೫೫)- 
೫. ಒಳ್ಳೆಯದು; ಶುಭವಾದಂದು: “ಪ್ರಾಗ್ರ .ಪ್ರಿಯಂ . , , 
ಪೇಶಲಂ' ಈ ೨೯ ಒಳ್ಳಿತು” (ಹಾಯು. ೦೪೪-೪). ಸ ಪ್ರೀತಿಪಾತ್ರನಾದ 


ವನು ನ ನಲ್ಲ ಕ 
(ಹಲಾಯು. 


“ವಲ್ಲಭಃ. ದಯಿತಃ।, ಪ್ರಿಯಃ - ಈ ೩ ಕೂರ್ಪವಂ” 
೬೦-೨೦೨) ; ಆ ಜಯವಧುಗನಂತವೀರ್ಯಂ ಪ್ರಿಯನಾದೊಂ 
(ಕಾಂತಿಫು- ೪-೫೭). ೭. ಬೇಕಾದ ವ್ಯಕ್ತಿ :- ಆಪ್ತ ; ಆತ್ಮೀಯ: 
ನಿನ್ನಮೋಲೆನಗೂತನುಂ , ಪ್ರಿಯಂ (ಶ್ರೀರಾನತಿ- ೩6-060). ಶಿ. ಬೆಲೆ 
ಯೇರಿಕೆ ; ತುಟ್ಟಿ ಕ ಬಹಳ ಪ್ರಿಯವಾದ ಕಾಲದಲ್ಲಿ ಧಾನ್ಯವ 
ನ್ನೆಲ್ಲಾ ಮಾರಿ ನಾಲ್ಕಾರು ತಿಂಗಳು ಪೂರ್ತಿ ತಮಗೆ ಬೇಕಾದಷ್ಟು ಇಟ್ಟು 
ಕೊಂಡಿರುವರು (ಕೃ೩ಶ್ರ. ೯1) ; ಎಂಥೆಂಥ ವ್ರಿಯದ ಮಾಲುಗಳನ್ನು . , . 
ಕಡಿಮೆ ಬೆಲೆಗೆ ಕೊಂಡ ಸಾಹಸ ಹೇಳಿಯಾಯಿತು (ತುರಮ- ೪೨). [ಸಂ,] 
ಪ್ರಿಯಂಕರಿ (ನಾ) - ಒಂದು ಬಗೆಯಂ ಸಸ 6 ಹೆಗ್ಗುಳ್ಳ : “ಬ್ರಿಯಂ£ರೀ 
ಹೆಬ್ಬಾ ಲೆ, ಬಿಳಿಯ ನೆಲಗುಳ್ಳ ಚ (ಓಷಧಿ" ೪೯). (ಸಂ. ಪ್ರೀಯಂಕರೀ] 
ಪ್ರಿಯಂಗು (ನಾ), ೧. ಒಂದು ಬಗೆಯಂ ಸಸ್ಯ ; ನವಣೆ.: “ಪ್ರಿಯಂಗುಃ, 
₹ಂಗು ಃ ೨ ಈ ೨ ನವಣೆ” (ಹಲಾಯು. ೯೫೩- ೪೨೪); ಅಭಿನವಪ್ರಿಯಂಗು 
ಶ್ಕಾಮಾಂಗಮರ್ಥಚಂದ್ರಬುದು ಎದವ್ಯಾಕೀರ್ಣಶ್ರಿ ಶೂಲಕರಾಲವಿಶಾಲವೇತ್ತ್ರ 
ಖೇಟಕಂ (6ರಿಪು. ೦೩-೪8 ವ). ೨. ಒಂದು ಬಗೆಯ ವಂರ : ಮಾಡಿದ 
ವೈವಾಹಕದಿಂ ಪ್ರಿಯಂಗುಘಲಮಕ್ಕುಂ (ರೋಕೋಶ. ೬-೪3); ರತಿಪ್ರಿಯನಂ 
ಪ್ರಿಯಂಗು ತನ್ನಲರ್ಗಣೆಯಿಂ ಜಗತ್ತ ಯಮುಮಂ ಗೆಲಸಿತ್ತು 
೧೪-೬). ೩. ಒಂದು ಬಗೆಯಂ ಬಳ್ಳಿ : 
ಓತ೦. ೦೬೪). [ಸಂ. 


(ಆಗರ. 
“ಶ್ಯಾಮವಲ್ಲೀ - ಪ್ರಿಯಂಗು” 


ಇಷ್ಟವಾದುದನ್ನು 
ತಿಳಿಸು; ಸಂಸ್ಕೃತದ ನಿತ್ಯಬಿಂದುಗೆ-ಗುಣಂಗೆೊಂಡಂ . . . ಪ್ರಿಯಂನುಡಿದಂ, 
ಧನಂಬಡೆದಂ (ಶಮುದ. ೦೬೩ ಪ್ರಯೋ). [ ಬ್ರಿಯ _ ನುಡ, ] 

ಪ್ರಿಯಂಬಡಿಸು (ಕ್ರಿ). ಹಿತವನ್ನುಂಟಂಮಾಡು ; ತೃಪ್ತಿಪಡಿಸು : 
ಘನತರೋತ್ಸುಕಚಿತ್ತದಿಂ ಮೇದಿನಿಯೊರಸಲಭಿವಂದಿಸುತ ತಾನನುನ 
ಯೋಚಿತ ಸತ್ಕಿ;ಯಾದಿಗಳಿಂ ಪ್ರಿಯಂಬಡಿಸಿ (0ಸಶು. 

[ಪ್ರಿಯ -- ಪಡಿಸು] 

ಪ್ರಿಯಂವದ (ನಾ). ೧. ಇಷ್ಟವಾದುದನ್ನು 
ವಾದುದನ್ನು ನುಡಿಯುವುದು. ೨. ಇಷ್ಟವಾದುದನ್ನು 
ವವನು ; ಹಿತವಾದುದನ್ನೂು ಮುಡಿಯಂಂವವನು : 
ಪ್ರಿಯಂವದಃ -೨ ಪ್ರಿಯವನ್ನು ನುಡಿಯುವವನ ಪೆಸರುಗಳು” 
೩೩೨).- [ಸಂ.) 

ಪ್ರಿಯಕ (ನಾ). ೧. ಮೈಮೇಲೆ ಚುಕ್ಕೆಗಳುಳ್ಳ ಒಂದು ಬಗೆಯ 
ಜಿಂಕೆ; ಚಿಗರೆ. ೨. ಒಂದು ಬಗೆಯ ಮರ: ಹೊನ್ನೆ: “ಪೀತಸಾಲಕಃ 
* * * ಪ್ರಿಯಕಃ, ಜೀವಕಃ -೬ ಹೊನ್ನೇಮರದ ಹೆಸರುಗಳು” 

ಪ್ರಿಯಾಳ ಪ್ರಿಯಕ ಕುರವಕಾಶೋಕ . 


೨-೪). 

ಹೇಳುವುದು ; ಹಿತ 
ಹೇಳಂ 
ಶ್ಲಕ್ಷ್ಣಃ, 


(ಹರತ್ಮಿಂತಿ. 


(ಸಿದ್ದಾಂತಿ- 
[ 


೦೨೨) ; . ಭೂಜಾವಕೀರ್ಣಂ 


ಪ್ರಿಯಕರ 


(8ರಕೀ- ೩-೩೫). ೩, ಒಂದು ಬಗೆಯ ವಂರ; ಈಚಲಂ: “ನೀಪಃ, 
ಪ್ರಿಯಕಃ, ಕದಂಬಃ, ಹಲಪ್ರಿಯಃ - ೪ ಕಡಹದ ಗಿಡದ ಹೆಸರುಗಳು, 
ಈಚಲ ಗಿಡದಲ್ಲಿ ಉತ್ತಮಜಾತಿ” (ಸರ್ಮಾಂಕಿ. ೦೨೦). ೪. ಒಂದರಿ ಬಗೆಯ 
ಗಿಡ ; ಪ್ರಿಯಂಗಂ : “ಪ್ರಿಯಕಃ-ಕಡವ, ಹೊನ್ನೆ, ಪ್ರಿಯಂಗು” 
(ಓತರಿ- 66). [ಸಂ.) 

ಪ್ರಿಯಕರ (ಗಂ). ೧. ಪ್ರೀತಿಯನ್ನುಂಟುಮಾಡುವ ; ಅಕ್ಕರೆಯನ್ನು 
ತೋರುವ. ೨. ಪ್ರೀತಿಗೆ ಪಾತ್ರವಾದ. (ನಾ). ೩. ಪ್ರೀತಿ 
ಯನ್ನುಂಟುಮಾಡುವುದಂ; ಅಕ್ಕರೆಯುಳ್ಳುದು : ಅವನಿಗೆ ತನ್ನ 
ತಾಯಿಯ ಜೀವ ನೂರು ಬಲೀಂದ್ರ ಹೋತಗಳ ಜೀವಕ್ಕಿಂತಲೂ ಹೆಚ್ಚು 
ಪ್ರಿಯಕರವ ಗಿತ್ತು. (ಕಾನೂರು. 8೬೬). ೪. ಪ್ರೀತಿಯನ್ನು ತೋರು 
ವವನು: ಪ್ರೇಮವುಳ್ಳವನು : ವಿಧುವಿಂದಂ ವಿಬುಧೋತ್ಕ ರಬ್ರಿಯಕರಂ 
ತೀವ್ರಾಂಶುಎಂದಂ  ಪ್ರತಾಪಧನಂ ದಳತ್ಪದ್ಮದಿಂದಧಿಕಶ್ರೀನಿಳಯಂ 
ಸುಪುತ್ರನೊಗೆತರ್ಕುಂ (ಪ್ರುತ್ತಥ್ರ. ೩-03೨). ೫. ನಲ್ಲ: ಪ್ರೇವಿಂ: ಆಕೆ 
ತನ್ನ ಪ್ರಿಯಕರನಿಗೊಂದು, “ಕೊನೆಯ ಪತ್ರ' ಬರೆದಿಟ್ಟು “ಆತ್ಮಹತ್ಯೆ' 
ಮಾಡಿಕೊಳ್ಳುತ್ತಾಳೆ (ರೂತತಂ. ೩೪). [ ಸಂ.] 

ಪ್ರಿಯಕಾರಿಣಿ (ನಾ). ಪ್ರೀತಿಗೆ ಕಾರಣಳಾದವಳು ; ಪ್ರಿಯೆ: ಪ್ರಿಯ 
ಕಾರಿಣಿ ಭುವನಜನಪ್ರಿಯಕಾರಿಣಿ ನೆಗಟ3 (ವರ್ರಮಾ. ೧೧-೨೩). 

[ಸಂ. ಪ್ರಿಯಕಾರಿಣೀ] 

.ಪ್ರಿಯಕಾವೇರಿ (ನಾ). ಒಂದು ಬಗೆಯ ಚಿನ್ನದ ನಾಣ್ಯ : ದುರ್ಗವು 

ಕೈವಶವಾದ ಮೇಲೆ ಈ ದೊರೆಯ ಬೊಕ್ಕಸದಲ್ಲಿದ್ದು ಹಗೆಗಳ- ಕೈಗೆ 


ಸಿಕ್ಕಿದ ನುಣ್ಮಗಳ ವಿವರ... ೧. ಗಬರು, ೧. ಪ್ರಿಯಕಾವೇರಿ 
(ಕಶ್ರಶಾ. 004). [2] 

ಪ್ರಿಯಗಳ್ಳ (ನಾ). ಪ್ರೀತಿಯಂನ್ನು ಪಡೆದವನು; ಒಂದು ಬಿರುದಂ : 
ಅಮ್ಮನ ಗಂಧವಾರಣಂ ಪಡೆಮೆಚ್ಚೆಗಂಡಂ ಪ್ರಿಯಗಳ 1೦[ಐಾಕಾಂ 4 


ಪ್ರಗಳ್ಳಂ] ಗುಣನಿಧಿಗುಣಾರ್ಣವಂ (ಶಂಶಥಾ. ೦-೦೪೮ ವ): “ಪ್ರಿಯಳನ್ನು 
ಅಪಹರಿಸಿದವನು, ಅರ್ಜುನ ಸಂಭದ್ರೆಯನ್ನು ಅಪಹರಿಸಿದಂತೆ” 
(ಕಂಠ್ರೀ- 8೩). "ಗುಣಗಳ್ಳ' ಪರಾ. [ಬ್ರಯ 4 ಕಳ್ಳ] 
ಪ್ರಿಯಜನ (ನಾ). ಆತ್ಮೀಯಂಜನ; ಆಪ್ತೇಷ್ಟರ : ಈ ವಿದ್ಯಾಧರ 
ಶ್ರೇಣಿಯ ಪರಿಭೂಷೆಗಳ್‌" ನಿನ್ನವಾಗದೆ ಸಾಮಂ ಪ್ರೀಯಜನಪ್ರಯೋಜ್ಯಂ 
ಅಲ್ಲದೆಡೆಯೊಳುನ್ಮ ತ್ತ ವಿಳೆಸಿತಂ (ಕಾಂತಿಫು. ೩-೩5); ಪ್ರಿಯಜನದಿನಲ್ಲದಾಲಂ 
ಗುಮೆ ಯುವತಿಯ ವರಹಶಿಖ ಸಖೀಕೃತಶಿಶಿರಕ್ರಿ ಯೆಯಿಂ (ನರ್ರಪು. 
ಇ-6೩) - [ಸಂ.7 
ಪ್ರಿಯಜೀವ (ನು). ಒಂದು ಬಗೆಯು ಮರ: 
ಹೆಮ್ಮರ” (ಓತಂ. ೯) - [ಸಂ.] 
ಪ್ರಿಯತಮ (ನಾ). ೧. ಅತಿಹಿತವಾದುದಂ ; ಅತ್ಯಂತ ಪ್ರೇಮ 
ವುಳ್ಳುದು:  ಪ್ರಿಯತವಮು[ಮಂ] ತಾಳ್ಲಿದರೆಯನಯನಮುಯರೇಕಂದ 
ಶಾಂಗವಂಂ ನಕ್ಷತ್ರ[೦] ಜಯಪಾಳಮಹಾಮುನಿ ಪಾಂಡುಯತಿ ದ್ರುಮ 
ಸೇನಸೂರಿ ಕಂಸಾ[ಚಾ]ರ್ಹುರ್‌ (ವರ್ರಮಾ. ೦೬೨೩೪) - ವಿ. ಪ್ರಿಯನಾದ 
ವನು; ನಲ್ಲ: ವಿರಹದಿಂ ಪ್ರಿಯತಮಸಮಾಗಮಪ್ರತ್ಮಾಶೆ ಹೃದಯಮಂ 
ಬೇಯಿಸಲ್ಕೆ (8ತ್ರಾಂಗ- 3೩-೦೫೦೦). ಹ. . ಆತ್ಮಂತ ಹಿತವಾದವನು; 
ಆಪ್ತ : ಪ್ರಿಯತಮನೆನಾಗು ರತ್ನತ್ರಯದೊಳಿೆ ನಿನ್ನಡಿಗೆ ತಡೆಯದೆಅಗಿಸು 
ಭುವನತ್ರಯಮಂ ಆನೀತನಂ ಸಶ್ಮಿ,ಯಾನಲನಿಂ 
ಸುಟ್ಟಿನುವಿಲ್ಲ ಮತ್ತಿ ೨ಯತಮಂ ಕರ್ಣಂಗಿದೇಂ ಕೂರ್ತೆನೋ (ಗರಾಯು. 
೩-೩೦). [ಸಂ.] 
ಪ್ರಿಯತಮೆ (ನಾ)- ಪಿ »ಯಳಾದವಳು; ನಲ್ಲೆ: “ನಲ್ಲಳಿನಿಯಳೋಪಳು 
ಕಾದಲೆಯೆನಲ್ಕೆ ಮನದನ್ನೆಯೆಂಂದೊಡಂ ಪ್ರಿಯತಮೆಗೆ ನಾಮಮಕ್ಕುಂ” 


“ಪ್ರಿಯಜೀವಃ 


(68ಪು- ೩೬-೬೪); 


೬೧೩೧ 


46 


ಪ್ರಿಯಸ್ರಾಹೆ 


(ಕ್ಮ್ಮಶುಂ. ೭೩); ಪ್ರಿಯತಮೆಯನಗಲ್ಲ ಶರೀರಿಯ ಜೀವನಮೇವುದೆಂದು 
ಮರಣಮನಾಂ ನಿಶ್ಚಯಮಂ ಮಾಡುವ ಪದದೊಳ್‌ (ದಕಕು- ೪-೪೩). 
[ಸೆಂ. ಪ್ರಿಯತಮಾ] 
ಪ್ರಿಯಮಿತ್ರೆ (ನಾ). ಬಹಳ ಪ್ರಿಯನಾದವನು ; ಪ್ರಾಣಮಿತ್ರ : 
ಪ್ರಿಯಮಿತ್ರನೆನಗೆ ಕಮಲಪ್ರಿಯನಂದನನವನನೆನ್ನೆ ಪಕ್ಕದೆ ತೇಜಸ್ವಿಯನಂ 
ತಾಡಿದನಾ ಕಳಶಯೋನಿ ನೆಗಟರಿಂದ್ರಸುತನಿನೇಗುಂದಿದನೋ (ಗರಾಯಃ: 

ಪ್ರಿಯಮಿತ್ರ ಚಕ್ರವರ್ತಿಯ ಭಯದಿಂದುಗಿದರಿಕದಂಬದಂ 
ತಂಬುರುಹಪ್ರಿಯಬಿಂಬಂ ತೇಜದಳುರ್ಕೆಯ ಬಿಸುಪಂ ಬಿಸುಟು ಮಗುಟ್ಟು 
ತೋಟಾದಂದಾಗಳ್‌ (ವರ್ರಮಾ. ೯೨೪೦). [ಸಂ.] 

ಪ್ರಿಯವಚ (ನಂ). ಪ್ರೀತಿಯ ಮಾತು; ನಲ್ನುಡಿ : ಪ್ರಿಯವಚದಂತೆ 
ಪುಣ್ಮತತಿಯಂತೆ ಸುಧಾಕರನಂತೆ.., ಹಂಪೆಯ ಹರಿದೇವನುನ್ನತಕ ೈತಿಪ್ರಸರಂ 
ಭುವನೈಕಭಾಸುರಂ (nos. ೦-೦೪). [ಸಂ. 


೨-೧೪): 


ಪ್ರಿಯವಚನ (ನಾ). ಪ್ರಿಯವಚ : “ಚಟು(ಃ), ಚಾಟು(ಃ)--ಪ್ರಿಯ 


ವಚನಂ” (ಹರಾಯು- 3೪-೦೪೩); ಪ್ರಿಯವಚನೆಂಗಳಿಂ ₹ರೆದು ಕೆಯ್ಮುಗಿದು 
(ರರ್ಮನಾ. ೦-೯೦). [ಸಂ.] 

ಪ್ರಿಯವತಿ (ನಾ). ಒಂದು ಬಗೆಯ ಸಸ್ಯ “ ಪ್ರಯವತೀ- ಹೊನ 
ಗನ್ನೆ” (೬40. ೯೪). [ಸಂ. ಪ್ರಿಯವತೀ] 

ಪ್ರಿಯವನಿತೆ (ನಾ). ಪ್ರೀತಿಪಾತ್ರಳಾದ ಸ್ತ್ರೀ ; ನಲ್ಲೆ : 
ಚರನೊಗೆದಂ ಪ್ರಿಯೆತನಯಂ ಕೇಶವಾಂಕನಾದನಿದೇಂ ಎಸ್ಮಯಕರಮೊ 
(6ದಿಫು- ೬-೩); ಪ್ರಿಯವನಿತಾಘನಸ್ತನದಿಲುಂಬನೊಳ್‌ . . . ಒಳಪೊಕ್ಕು 
ಕಾಮುಕಜನಂ ಬರ್ದುಕಿರ್ದುದು ಬಂದ ಮಾಗಿಯೊಳ್‌ (ಶಾಂತೀಶ್ವೆ- ೧೨-೪೭), 

[ಸೆಂ. ಪ್ರಿಯವನಿತಾ] 

ಪ್ರಿಯವಲ್ಲಿ (ನಾ). ಒಂದು ಬಗೆಯ “ಪ್ರಿಯವಲ್ಲೀ - 
ಪ್ರಿಯಂಗು” (ಓತಂ. ೯). [ಸಂ. ಪ್ರಿಯವಲ್ಲೀ) 

ಪ್ರಿಯವಾದಿನಿ (ನಂ). ಹೆಣ್ಣು ಗಿಳಿ: “ಪ್ರಿಯವಾದಿನೀ--ಹೆಣ್ಣು ಗಿ೪” 
(ಓಷಧಿ- ೯೪). [ಸಂ. ಪ್ರಿಯವಾದಿನೀ] 

ಪ್ರಿಯವಾರ್ತೆ (ನಾ). ಸಂತೋಷದ ಸುದ್ದಿ : ಈ ಪ್ರಿಯವಾರ್ತೆಯನ್ನು 
ನಾವು ತಿಳಿಸಲೇಬೇಕು (ಕಾಕುಂಠತ. ೦೦೫-6). [ಸಂ. ಪ್ರಿಯವಾರ್ತಾ] 

ಪ್ರಿಯಶೈಲ (ನಾ). ಕಲ್ಲಿನ ಮೇಲೆ ಬೆಳೆಯುವ ಪಾಚಿ ; ಕಲ್ಲುಹೂವು `; 
“ಪ್ರಿಯಶೈಲಂ-ಕಲ್ಲ ಹೂ” (ಓತಂ- ಇ). [ಸಂ.3 

ಪ್ರಿಯಸಂಭಾಷಣ (ನಾ). ಹಿತವಾದ ಸಲ್ಲಾಪ,-ಸಂವಾದ : ಪ್ರಿಯ 
ಸಂಭಾಷಣಸಹಿತಂ ಬಯಸಿದುದಂ ಪರಿಜನಕ್ಕೆ ಸಾಲ್ವಿನಮಿತ್ತ ಪ್ರಿ ಯಮಂ 
ಪುಟ್ಟಿಸಿದಂ ಸುರಭಿಯೊಳೇನೌದಾರ್ಯನಿಧಿಯೊ ಜನಕನರೇಂದ್ರಂ (ಶಂರಾಮೂ. 
೩-೩೦); ವ್ರಿಯಸಂಭಾಷಣದಿಂದಾತನಂ ಸಂತೋಷಂಬಡಿಸುತ್ತುಂ (ಕಾರತು - 
೦೦-೦೯ ವ). [ಸಂ.] 

ಪ್ರಿಯಸಖ (ನಾ). ೧. ಇ ಪ್ರಿಯವಿಂತ್ರ : ಒರ್ವನೆ ಪೋಗಿ ಕಾಣೈೆಯಿಂ 
ಭೋಂಕನೆ ಮಾಲಕ್ಷಿಂ ಪ್ರಿಯಸಖಂಗೆ ಸಂತಸದೊದವಂ (ಳಾರಂಣ. ೪೩4); 
ಬ್ರಯಸಮನಿಂತೆನೆ ಸಲಿಲಾಶಯಕ್ಕೆ ತದ್ರಾಜಹಂಸನೊಯ್ಯನೆ ಮುದಿತಾಶಯು 
ನಾಗಳ್‌ ನಡೆದಂ (ಊರಾನ- ೩-೩೪). ಪ. ಖದಿರವೃಕ್ಷ. [ಸಂ.] 

ಪ್ರಿಯಸಖ (ನಾ). ಪೀತಿಪಾತ್ರಳಾದ ಗೆಳತಿ, ಸ್ನೇಹಿತೆ : ಮದೀಯ 
ಪ್ರಿಯಸಖಯ ಕೂರ್ಮೆಯ ತೊಡರ್ಪಂ ಪಟ್‌ದು (ಕಾರಂಉ. 30); 
ಯಾವಿನೀಪ್ರಿಯಸಖಯೆ, ಹೇ ಸ್ವಪ್ನಕಾಮಿನಿಯೆ, ಲಲನೆಯಾತ್ಮದೊಳಾವ 
ಕಮನೀಯನಾಕಮಂ ಕಟ್ಟುತಿಹೆ (ಕತ್ರಾ 0ಗ. ೩-೩೩). [ಸಂ. ಪ್ರಿಯಸಖೀ) 

ಪ್ರಿಯಸ್ರಾಹೆ (ನಾ). ಒಂದಂ ಬಗೆಯ ನಾಣ್ಯ (?) : ಪರಿವರ್ತ್ತನಕ್ಕೆ 
ಸಲುವ ಪ್ರಿಯಸ್ರಾಹೆ ನಿಜಗಟಿವರಹ ಗದ್ಮಾಣ ಗ ೩೦ (ಮ್ಯ೪0. ೦೯೩; 

[7] 


ಪ್ರಿಯವನಿತಾ 


ಸಸ 


00-0೬; 1585). 


ಪ್ರಿಯಾಂಬು ೬೧೩೨ 


ಪ್ರಿಯಾಂಬು (ನಾ.) ಮಾವಿನ ವಂರ : “ವ್ರಿಯಾಂಬುಃ --ಮಾವು” 
(೬೩. ೪6). [ಸಂ.] 

ಪ್ರಿಯಾಲ, ಪ್ರಿಯಾಳ (ನಾ). ಒಂದಂ ಬಗೆಯ ಸಸ್ಯ : “ರಾಜಾದನಂ, 
ಪ್ರಿಯಾಲಃ, ಸನ್ನೆಕದ್ರುಃ।, ಧನುಃಪಟಃ _ಮೊರಷೀಗಿಡ, ಮೊರಟೀಗಿಡ” 
(ಸಿಠ್ಕೀತಿ. ೦೧೪). ಪ್ರಿಯಾಳ : ''ಪ್ರಿಯಾಳಂ._ ಚಾರುಬೀಜ” (ಓತಂ- ೯೮). 

[ಸಂ.] 

ಪ್ರಿಯಾಳ "ಪ್ರಿಯಾಲ' ನೋ. 

ಪ್ರಿಯೆ (ನಾ). ೧. ಪ್ರೀತಿಪಾತ್ರಳಾದವಳು ; ನಲ್ಲೆ: “ನಲ್ಲಳೆ 
ನಲ್ಕಂದನುನಯದಿಂ ಪ್ರಿಯೆ'' (6010. ೦ಟ೨); ಪ್ರಿಯೆ ತನೆಗೆಂಬಿದಂ 
ಬಗೆಯದೆನ್ನನೆವಂ ಪೆಅಗಿಕ್ಕಿ ಪೋಗಿ ಸಂಜೆಯೊಳನುರಕ್ತನಾಗಿ ನೆರೆದಿರ್ದಪಂ 
(ನುಲ್ಲಪ್ರು- ೬-೦೪): ಪ್ರಿಯೆ ಮಿಗೆ ನೋಡಿ ತನ್ನ ಪೊಠವೇಷಮನಕ್ಕಟ 


ಪೊಳ್ತುಪೋದುದನ್ನೆಯಮನದೆಂತು ಸೈರಿಪೆಂ .. . ಎನುತ್ತೆ (ವೃಷಏಿ- 
೧-೬೪). ೨. ಪ್ರೀತಿ; ವಾತ್ಸಲ್ಯ; ಅಕ್ಕರೆ : ನಿನಗೆ ಪ್ರಯೆ 


ಯಿಂದಿತ್ತ ಜ್ಲ್ಞಾನಾಂಜನದ ಬೀಜವನಿನ್ನು ಸದ್ಭಾವನದ ಸಜ್ಜನಭೂಮಿಯಲಿ 
ನೀ ಬಿತ್ತಿ ಪರೆಸುಖದ ಘನವೆಳೆಯನನುಗೈದು ಜನಪಾವನರಿಗುಣಬಡಿಸು 
(ಗಗತಾ- ೦೭-೪೬). ೩. ಹೆಂಗಸಂ ; ಸ್ತೀ. ೪. ಸಣ್ಣ ಏಲಕ್ಕಿ. 
೫. ಸಮಾಚಾರ; ವಾರ್ತೆ. ೬. ಮಾದಕಪಾನೀಯಂ. ೭. ಒಂದಂ 
ಬಗೆಯ ಮಲ್ಲಿಗೆ. (ಸಂ. ಪ್ರಿಯಾ] 

ಪ್ರಿಯೋದ್ಧವ (ನಾ). [ಜೈನ] ಐವತ್ತುಮೂರಂ ಗರ್ಭಾನ್ವೆಯ 
ಕ್ರಿಯೆಂಗಳಲ್ಲಿ ಒಂದಂ; ಗರ್ಭಿಣಿಯು ಹೆತ್ತ ಮೇಲೆ ಮಾಡಬೇಕಾದ 
ಕರ್ಮ; ಜಾತಕರ್ವು : ಆಧಾನ ಪ್ರೀತಿ ಸುಪ್ರೀತಿ ಧೃತಿ ಮೋದ 


ಪ್ರಿಯೋದೃವ ನಾಮಕರ್ಮ ಬಹಿರ್ಯಾನ , . - ನಿರ್ವೃತಿಯೆಂಬಯ್ವತ್ತು 
ಮೂಜಾ ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ 
(ಅದಿಫು: ೦೩-೦೫ ವ). [ಸಂ-] 


ಪ್ರೀಣನ (ನಾ). ೧. ಸಂತೋಷಗೊಳಿಸುವಿಕೆ ; ಆನಂದಪಡಿಸಂವಿಕೆ : 
“ತರ್ಪಣಂ, ಪ್ರೀಣನಂ, ಅವನಂ. ೩ ತೃಪ್ತಿ ಹೊಂದಿಸುವಿಕೆ'' (ಇರ್ಯಾಂತಿ. 
೩33); ಬುಧಜನಪ್ರೀಣನಂಗ್ರೇಸರಗ್ರಾಮಣಿಯಾದಂ (ಅತು. ೧೨-೦೩)- 
೨. ತೃಪ್ತಿ ಗೊಳಿಸಂವಂತಹೆಂದು : ಪ್ರೀಣನಮಾದುದು ಮುನಿಗೀರ್ವಾಣ 
ಮುಖಾಂಬುಜಮುನಡರ್ದಿರಲ್‌ ಶೈಶವದೊಇ* ವಾಣೀವಧು ನಿಜ್‌ಸಿದ 
ನಿಶ್ರೇಣಿಯವೊಲ್‌* ಶ್ರುತದ ಠವಣೆಕೋಲ ವಿಳಾಸಂ (ಅನಂಪು- ೩-೩೦)- 
೩. ಅನ್ನ : “ಪ್ರೀಣನ;--ಅನ್ನ” (ಓತಧಿ- 000)- [ಸಂ.] 

ಪ್ರೀಣನಕರ (ಗು). ೧. ಪ್ರೀತಿಯನ್ನುಂಟುಮಾಡುವ; ಆನಂದಕರ 
ವಾದ. (ನಾ). ವಿ. ಆನಂದಕರವಾದುದಾ : ಪ್ರಾಣಿಹಿತಮ 
ವಿನೇಯಪ್ರೀಣನಕರೆಮಂ ಆದಿಪುರಾಣಮನಪರಿಮಿತಭಕ್ತಿಯಿಂ ವಿರಚಿಸುವೆಂ 
(60. ೦-೪೨) ; ಜಾಣಿನ ಬೆಡಂಗು ವಿಬುಧಪ್ರೀಣನಕರಮೆನಿಸಿ ನೇರ್ಪು 
ನೇರ್ವೊಡೆ ವೇಬ್ದಂ (ಸುಳುರೂಿ. ೦-೩೪). [ಸಂ.7 

ಪ್ರೀಣಿತ (ಗು). ಸೆಂತೋಷಗೊಳಿಸಿದ : ಆನಂದಪಡಿಸಿದ : ಪರಮಂ 
ಪ್ರೀಣಿತವಸ್ತುಸ್ವರೂಪಮಂ ನವಪದಾರ್ಥಮಂ ನಂಬುಗೆಯೆಂ ಪರಿಭಾವಿ 
ಸಿದಂ ಯೋಗೀಶ್ವರನಾಜ್ಞಾನಿಚಯಮಂ ಶುಭಧ್ಮಾನಪರಂ (ಮಣ. 
೦೪-೬೦) . (ಸಂ.] 

ಪ್ರೀತ (ಗಂ). ೧. ತೃಪ್ತಿಹೊಂದಿದ; ತಣಿದ. ೨. ಸಂತೋಷಗೊಂಡ; 
ಹರ್ಷಗೊಂಡ. (ನಾ). ೩. ತೃಪ್ತಿ ಹೊಂದಿದವನು ; ಸಂತುಷ್ಟ 
ನಾದವವತ-: ಈತನೆಮ್ಮಯ ಬಂಧು ಕೃತಮಾಳಸುರನು ವಿನೀತನು ನಿನ್ನ 
ಸೇವೆಯೊಳು ಪ್ರೀತನು (ಕರಕ. ೨೪-೧೦೦). ೪. ಸಂತೋಷಗೊಂಡವನಂ ; 
ಹರ್ಷಿತನಾದವನು : “ಹೃಷ್ಟಃ - .. ಪ್ರಮುದಿತ, ಪ್ರೀತಃ-೬ 
ಸಂತೋಷಪಟ್ಟವನು `' (ಸಿದ್ಕಾಂತಿ. ೩೩೦) ಭಂಗಿ ಭಾಷಿತದಿನಾತನಂ 


40 


ಪ್ರೀಯೆ 


ಪ್ರೀತನಂ ಮಾಡಿ (ಪ್ರತ್ಕಪು:೭-೫೪ 6): ೫, ಪ್ರಿಯನಾದವನಂ : ನವಿಲು 
ಗರಿಯ ನವನೀತಚೋರನಾಬಾಲವೃದ್ಧಪ್ರೀತ (ಕೆಂರು- ೩೯-೮). [ಸಂ.) 


ಪ್ರೀತಿ (ನಾ). ೧. ಸುಖ; ಸಂತೋಷ; ಅನಂದ: “ಪ್ರಮೋದಃ. 


ಪ್ರಮದಃ , ಹರ್ಷಃ, ಪ್ರೀತಿಃ . . . ಸುಖಂ_ಕ ೧೩ ಸುಖದ 
ಪೆಸರ್‌” (ಹರಾಯು. ೨೦-೦೨೩) : ಕ್ರೀತಿಮಿಗೆ ಶಂಖಪಟಹವಿನೂತೋದ್ಧುರ 
ಸಿಂಹಘಂಟಿಕಾನಿಸ್ವನಸಂಕೇತದೆ . . . ವೈಮಾನಿಕಾಮರರ್ನೆರೆತಂದರ್‌ 
(ಸುಕುಮಾ 6-೬9). ೨. ಗೆಳೆತನ; ಸ್ನೇಹ: “ಸಖ್ಕಂ . . , ಪ್ರೀತಿ .. . 
ಸಭಾಜನಂ-ಈ ೯ ಕೆಳೆ” (ಕಉಯು. 0೦೦೭-೨೦) ; ರುಕ್ಮಿಣಿಯ ಮುಂದೆ 
ನ್ನೊಂದು ಸೌಭಾಗ್ಯವುಂ ಪರಿಹಾಸಂಗೆಯುತಿರ್ಪ ನಾರದನ ಮಾತಂ 
ಪ್ರೀತಿಯಿಂ ಕೇಳ್ದು (8ಗ9- 0-008) « ಜಗನ್ನಾಥನು . . . ಸ್ವಲ್ಪ 
ಕಾಲದಲ್ಲಿಯೇ ಯಜಮವನಾನನ ಪ್ರೀತಿಯನ್ನು ಸಂಪಾದಿಸಿದನು (ಕಖಂಂಯ. 
೪-೩0). ಹಿ. ಅನುರಾಗ; ಒಲವು; ಪ್ರೇಮ: ತನ್ನ ಪ್ರೀತಿಯ 
ಸಮಸ್ಯೆಯನ್ನು ತನ್ನಿಂದ ಸಹ ಬಚ್ಚಿಡಲು ಪ್ರಯತ್ನಿಸುವ ನರಹರಿ ಅದನ್ನು 
ಪಾಟಣಕರನೆದುರಿಗೆ ಬಿಚ್ಚುವದು ಹೇಗೆ ಸಾಧ್ಯ ? (ಸಮೀ: ೨೩೨). ೪. 
[ಜ್ಯೋತಿ] ಇಪ್ಪತ್ತೇಳು ಬಗೆಯಂ ಯೋಗಗಳಲ್ಲಿ ಎರಡನೆಯದು: 
ಪ್ರೀತಿಯೋಗಕೆ ವೀರ ೨೪ ಗಳಿಗೆ ಮೇಲೆ ತ್ಕಾಹ್ಯಾ (ಳಾಸ್ಕರೆ. ೭೦-೩); 
ವಿಷ್ಠಂಭ ಪ್ರೀತಿ... ವೈಧೃತಿಗಳೆಂಬಿಪ್ಪತ್ತೇಳುಯೋಗಂಗಳುಂ (ವಿವೇಕ. 
೩೨೦). ೫. [ಜೈನ] ಐವತ್ತುವಂರಂ ಗರ್ಭಾನ್ವಯಕ್ರಿಯೆಗಳಲ್ಲಿ 
ಒಂದಂ ; ಗರ್ಭವತಿಯಾದ ಮೂರನೆಯಂ ತಿಂಗಳಲ್ಲಿ ಮಾಡಂವ ಜಿನ 


ಪೂಜೆ: ಆಧಾನ ಪ್ರೀತಿ ಸುಪ್ರೀತಿ . . , ನಿರ್ವೃತಿಯೆಂಬಯ್ಹತ್ತುಮೂಣು 
ಎಎ ಗರ್ಭಾನ್ವಯಕ್ರಿಯೆಗಳುಂ (6ರಿಫು. ೦೫-೦೩ ನ); ಆದಾನಮುಂ 
ಪ್ರೀತತಿಯುಂ . . . ಅಗ್ರನಿವೃತ್ತಿಯುಮೆಂದಾಧಾನಾದಿ ನಿರ್ವಾಣ 
ಪರ್ಯಂತಮಪ್ಪೆಯ್ವತ್ತುವೂೂಜು ಗರ್ಭಾನ್ವಯಕ್ರಿಯೌಯೊಳ್‌ (ಕಾವುಂತ್ರ- 
೨೧೨). [ಸಂ.] 

ಪ್ರೀತಿಂಕರವಿಮಾನ (ನಾ). [ಜೈನ] ಒಂದು ಸ್ವರ್ಗದ ಹೆಸರು: 
ಸಿಂಹಚಂದ್ರಚಾರಣರುಂ . , , ಊರ್ಧ್ವಗ್ರೈವೇಯಕದೊಳ್‌ ಪ್ರೀತಿಂಕರ 
ವಿಮಾನದೊಳ್‌ ಅಹಮಿಂದ್ರನಾದೊಂ (8ಕಾವುಂಪು. ೦೩೪)- [ಸಂ.7 


ಪ್ರೀತಿಪಾತ್ರ (ನಾ). ಪ್ರಿಯವಾದ ವ್ಯಕ್ತಿ: ಜಾತೆ, ಪತಿಗೆ ಕ್ರೀತಿಪಾತ್ರ 


ಳಾಗು! (ಕಾಕುಂತ- 30-08) ;: ಉದಿವುರಿ ಪ್ರಧಾನಮಹಿಷಿಯಲ್ಲದಿದ್ದರೂ 
ಅತ್ಯಂತ ಪ್ರೀತಿಪಾತ್ರಳಾದ ಮಹಿಷಿ (೧೦9ರು. ೨೪೫) - [ಸಂ.7 


ಪ್ರೀತಿಬಡು " ಪ್ರೀತಿವಡು ” ನೋ. 
ಪ್ರೀತಿಭೂಮಿ (ನಾ). (ಆಲಂ) ಪ್ರೇವಂಕ್ಕೆ ಪಾತ್ರಳಾದ ಹೆಂಗಸೂ ; 


ಪತ್ನಿ: ಹಿರಣ್ಮಪುರಮನಾಳ್ವ ಗರುಡವೇಗಂಗಂ ತದಿ.ಬು ಪ್ರೀತಿಭೂಮಿ 
ಪ್ರೀತಿಷೇಣೆಗಂ ಮಕ್ಕಳಿಂದ್ರತಿಲಕನುಂ ನಭಸ್ತಿಲಕನೂಂರಿ (ಕಾಂಕಿಫ್ರು. ೯-೪೯5) - 
[ಸಂ.] 


ಪ್ರೀತಿವಡು. ಪ್ರೀತಿಬಡು (ಕ್ರಿ). ೧. ಅಕ್ಕರೆಯನ್ನು ತೋರಿಸಂ; 


ಪ್ರೀತಿಸು: ಆ ಯತಿನಾಯಕನೊಂದು ಸಾರಮೇಯಶಿಶುವಂ ಕಂಡು 
ಪ್ರೀತಿವಟ್ಟು  (ಶಂತಕು. ೨೬೦-೧೯) : ಅಲಟ್ಕರ್ತನೆನೆ ಪ್ರೀತಿವಟ್ಟಂಗಕ್ಕು 
ಮಿಸುಪ ನಾಮಂ (೪4. ೭೯). ಪ್ರೀತಿಬಡು : ೨. ಇಚ್ಛೆಸಂ: ಬಯಸು: 
ಅನಂಗಸೌಂದರಿಯಾ ಪದಕದ ಮೇಲೆ ಪ್ರೀತಿಬಟ್ಟು . . . ತಂದೀವುದೆಂದು 
ಲಲ್ತೆಗೈದು ಪ್ರಾರ್ಥಿಸುವುದುಂ (ರರರ್ತಿನ್ಮ - ೨-೦೦೮). [ಪ್ರೀತಿ 4. ಪಡ್ಕು) 


ಪ್ರೀತಿಸು (ಕ್ರಿ). ಅಕ್ಕರೆಯನ್ನು ತೋರು : ಅವರುಗಳು ನನ್ನನ್ನು ಪ್ರೀತಿ 


ಸುತ್ತಿದ್ದುದಲ್ಲದೆ ಗೌರವದಿಂದಲೂ ವರ್ತಿಸುತ್ತಿದ್ದರು (ಶೆಂಗಾಳ.- 6೭); 
ನನ್ನ ಕಕ್ಕನು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು (ಕೃತಕ್ಕ- ೯೭). 
[ಪ್ರೀತಿ + - ಇಸ್ಕು] 


ಪ್ರೀಯ (ನಾ). ಅಕ್ಕರೆ; ಪ್ರೀತಿ: ಪ್ರೀಯದೆ ಬಂದು ನಿನ್ನ ಮನಮೊಲ್ಪಲ 


ಪ್ರೇಂಖ 


ರೋಳಿಗಳಿಂ ವಿಚಿತ್ರಶೋಭಾಯುತಭೂಷಣಪ್ರಸರವುಂ ಸಮೆದು (ಕಾಂತೀಶೃ- 
೦೦-೫೮). [ಆ ಸಂ. ಪ್ರಿಯ) 

ಪ್ರೇಂಖ (ನಾ). ೧. ಉಯ್ಯಾಲೆ. ೨. ನಾಟ್ಯ ; ನೃತ್ಯ: “ ಉಯ್ಯ 
ಲೊಳು ನೃತ್ಮದೊಳು ಪ್ರೇಂಖಮಕ್ಕುಂ ” (ಕುಂಗರಾ. ೦೩-೬). ಹಿ- 
ಹೊಳಪು ; ಪ್ರಕಾಶ: “ ನೃತ್ಯ ಮುಯ್ಕಲುಂ ವೊಳಬವು ಪ್ರೇಂಖ ಶಬ್ದ ” 
(ತಾತಾರ- ೦೩೦). [ಸಂ,] 

ಪ್ರೇಂಖಣ (ನಾ). ೧. ತೂಗಾಟ ; ತೂಗಾಡುವುದು. ೨. ಉಯ್ಕಾಲೆ. 
೩. ಒಂದು ಬಗೆಯ ಮರ : ಜಾಯಿಕಾಯಿ, ಪ್ರೇಂಖಣ, ಶಾಳೀಸಪತ್ರೆ 
- * * ಜೇನುತುಪ್ಪದಲ್ಲಿ ಸೇವಿಸಲು ಅಶ್ಮರೀ, ಮೂತ್ರಕೃಚ್ಛೆ, ಗರ್ಭವಾತ 
ಸಹ ಮಾಣುವುವು (ತಳನೈ. ಶಂ. ೪೯6)- ೪. [ನಾಟ್ಯ] ಹದಿನೆಂಟಂ 
ಬಗೆಯ ಉಪರೂಪಕಗಳಲ್ಲಿ ಒಂದು ; ಸೂತ್ರಧಾರನಿಲ್ಲದ ಏಕಾಂಕ 
ನಾಟಕ : ನಾಟಕಾ. .. ೯ ಪ್ರೇಂಖಣ . , . ೧೮ ಭಾಣಿಕಾ ಎಂದು 
ಉಪರೂಪಕಗಳು ಹದಿನಿಂಟು ವಿಧ (ಸಂತಾಟ. ೩೨)- [ಸಂ.] 


೬೧೩೩ 


ಪ್ರೇತಕರ್ಮ 


ಪ್ರೇಂಖೋಳಿತ 'ಪ್ರೇಂಖೋಲಿತ ' ನೋ. 

ಪ್ರೇಕ್ಷಕ (ನಂ). (ನಾಟಕ, ಸಿನಿಮಾ, ನೃತ್ಯ ಮೊದಲಾದುವುಗಳನ್ನು) 
ನೋಡುವವನು; ನೋಟಕ : ಆಯಾ ಶ್ರೇಣಿಯ ಪ್ರೇಕ್ಷಕರಿಗೆ ತಕ್ಕ 
ಹಾಗೆ ಬೇರೆ ಬೇರೆಯ ಸ್ಥಲವು ಏರ್ಪಟ್ಟಿತು (ಛೀತ್ಮಕ ೬೦). [ಸಂ] 


$ ಪ್ರೇಕ್ಷಣ (ನಾ). ೧. ಕಣ್ಣು. ೨. ನೋಡುವಿಕೆ; ನೋಟ : “ಪ್ರೇಕ್ಷಣಕೆ 


10 


ಪ್ರೇಂಖತ (ಗು). ೧. ಅಲ್ಲಾಡುವ; ತೂಗಾಡುವ: ಮಣಿಪ್ರಧಾ|. 


ಪ್ರೇಂಖತ ರಥ್ಮಾಮಂಡನಮಂ ಕಂಡಂ (೪8ದಂಪೂ. 600); ಪ್ರೇಂಖಿತ 
ಶಂಖಸಮುದಾಯಮೆ ಬೆಳ್ಹಾವರೆಗಳಾಗೆಯುಂ (8ಗಂ. ೦೪-೮೯ ನ)- (ನಾ). 
೨. ತೂಗಾಟ; ಅಶ್ಲಾಡುವುದು : “ಪ್ರೇಂಖೋಳಿತಂ, ತರಳಿತಂ, 
ಪ್ರೇಂಖಿತಂ, ಲುಳಿತಂ. ಈ ೪ ಅಲ್ಲಾಡುವುದು " (ತರಾಯ. 0೨೩-$0)- 
೩. ಉಯ್ಯಾಲೆ. (ಸಂ. 
ಪ್ರೇಂಖೋಲ (ನಾ). ೧. ಅಲ್ಲಾಡಂವಿಕೆ ; ತೂಗಾಟ ; ಒಲೆದಾಟ: 
ಉದ್ವೀಚಿಮರುಮರೀಚಿನಿಚಯಚಂಚಲೋದ್ದಾಮಬಲಬಹಾಲನಿಷ್ಠವಚಪ್ರಾಸ 
ಪಾಣಿವಾರಾಶ್ಮಿಕಮುಗ್ರಷುಂಖ . ಪ್ರೇಂಖೋಲಾನೇಕನೇತ್ರಪಟ್ಟಿಕಾ . . , 
ಲಾಟಬಲಂ (ಅಂತ್ರ. ೦೩-೪೩ ನ). ವಿ. [ನಾಟ್ಯ] ನೊರೆಂಟು ಕರಣಗಳಲ್ಲಿ 
ಒಂದು: ಸಲೆ ಡೋಲ ಪಾದಚಾರಿಯೆನೊಲವಿಂದಂ ವಹಡೆ ಪದದೆ 
ಮತ್ತೊಂದು [ಪದಂ) ಕೆಲದಿಂದೆ ನೆಗೆದು ತಿರುಗಲ್‌ ಲಲನೇ ಪ್ರೇಂಖೋಲ 
ಕರಣಮೆಂದೆನಿಸಿರ್ಕುಂ (ರಾಸ್ಮಕಂ. ೪-೦೪೦). [ಸಂ.7 
ಪ್ರೇಂಖೋಲನ. ಪ್ರೇಂಖೋಳನ (ನಾ). ೧. ಒಲೆತ ; ತೂಗಾಟ ; 
ಒಲೆದಾಟ: “ಪ್ರೆ ;ಂಖೋಲ![ಶಾಕಾಂ- ಳ]ನಂದೋಳಮೆನಲದೊಲಹಿಂಗಕ್ಕು” 
(ಕುಂಗರಾ- ೦೩೬-೩). ೨. ತೂಗುಮಣೆ ; ಉಯ್ಯಾಲೆ ; ಜೋಕಾಲಿ. 
ಪ್ರೇಂಖಯೋಳನ : ೧. “ಡೋಳಾ, ಪ್ರೇಂಖೋಳನಂ, ಪ್ರೇಂಖಾ-_ಈ ೩ 
ಅಲ್ಲಾಟಂ ” (ಹಾಯು. ೦೨೬-೬6); ಆಗಳ್‌ ಪ್ರೇಂಖೋಳನವಿಳಾಸದಿಂದಾ 
ಸರಮಂ ಲೀಲಾಸರಮನುತ್ತರಿಸುವಂತುತ್ತರಿಸಿ (ಶಂತ್ರಫು. ೩3-೪೩ರ). [ಸಂ.7 
ಪ್ರೇಂಖೋಲಿತ, ಪ್ರೇಂಖೋಳಿತ (ಗು). ೧. ಅಲ್ಲಾಡುವ; ತೂಗಾ 
ಡುವ: ಅತಿಪ್ರಚುರಚಲದವನಿಪಾಲ ಸಂಚಲಚ್ಚಾಮರಮರುತ್‌ಪ್ರೇಂಖೋಲಿ 
[ಗಾಕಾಂ. ಇ1ತಾಭರಣವಿಚಿತ್ರನೇತ್ರವೈಜಯಂತಿಕಾಂಚಲನುಂ ಜ್‌ 
ನಡೆಯೆ (ಅ೦ಫಿ- ೦೨-೬೦೮). (ನಾ). ವಿ. [ನಾಟ್ಕ] ನೂರೆಂಟು 
ಕರಣಗಳಲ್ಲಿ ಒಂದು; “ಒಂದಂ ಕಾಲಿನಿಂದ ಡೋಲಪಾದಚಾರಿ 
ಯನ್ನು ಮಾಡಿ ಇನ್ನೊಂದು ಕಾಲಿನಿಂದ ನೆಗೆದಂ ಸುತ್ತುವುದು” 
(ಉಸ್ಮರಂ- ೩೦೦ ಗದ್ಮಾಮುವಾದ): ಪ್ರೇಂಖೋಲಿತ ಸಲೆ: ಡೋಲಪಾದಚಾರಿಯ 
ನೊಲವಿಂದಂ ಮಾಡೆ ಪದದೆ ಮತ್ತೊಂದು [ಪದಂ] ಕೆಲದಿಂದೆ ನೆಗೆದು 
ತಿರುಗಲ್‌ ಲಲನೇ ಪ್ರೇಂಖೋಲಕರಣಮೆಂದೆನಿಸಿಕ್ಕು೦ (ಉಾಸ್ಕರಂ- ೪-099). 
ಪ್ರೇಂಖೋಳಿತ : ೩. [ಕಾಮಶಾ] ಸಂಭೋಗದಲ್ಲಿ ಒಂದು ಬಗೆ: 
ಪಟ್ಟಿ ಹಿನೆಯನ ತಿಗಂ ಮುಟ್ಟೆ ಸತಿ ಮೊಳಕಾಲನಿಟ್ಟೊಮ್ಮೆಯೊಮ್ಮೆ 
ಕಟಿಯನೆ ಕಾಲ್ಲಳಿಂ ಮೆಟ್ಟಿ ಕಿಬ್ಬರಿಗಳನೆ ತಟ್ಟಿ ಮರ್ಮಂಗಳಂ ಮುಟ್ಟಿ 
ರಮಿಸಲ್ಯದೇ ಪ್ರೇಂಖೋಳಿತಂ (ಇವವ: ೦೦-೦೦). [ಸಂ.] 
ಪ್ರೇಂಖೋಳನ “ಪ್ರೇಂಖೋಲನ' ನೋ. 


36 


ಪೆಕ್ಕಣಂ ನೋಟಂ " (ಕಕ್ಕ: ೩6); ಪ್ರೇಕ್ಷಣ - ಪೆಕ್ಕಣ (ಕತುರ- ೨೬೨ 
ಕ್ರಯೋ). ೩. ಪ್ರದರ್ಶನ; ದೃಶ್ಯ. ೪. ಒಂದಂ ಬಗೆಯ ನೃತ್ಯ 
ಪ್ರದರ್ಶನ : ಪ್ರೇಕ್ಷಣಮಂ ಮಂದದಿಂ ಬಂದೀಕ್ಷಿಪ ವಟತತಿಯ ಕಣ್ಣೆ 
ಬಲೆಯೆನಿಸಿದ ಕಂಜಾಕ್ಷಿಯರಿರೆ ಪಲರಲ್ಲಿ ಎವಕ್ಷಿತನಾ ಚಾರುದತ್ತನಭಿ 
ವೀಕ್ಷಿಸಿದಂ (ಕಪು. ೪-೪೬). [ಸಂ.] 

ಪ್ರೇಕ್ಷಣೀಯ (ಗು). ನೋಡಲು ಅರ್ಹವಾದ : ನೋಡಬೇಕಾದ; 
ರಮ್ಯವಾದ : ಆ ದಿನವನ್ನೆಲ್ಲ . . . ಮುಂಬಯಿಯಲ್ಲಿಯ ಪ್ರೇಕ್ಷಣೀಯ 
ಸ್ಥಳಗಳನ್ನು ನೋಡುವುದರಲ್ಲಿ ಅವರು ಕಳೆದರು (468. ೦೦೫9) - (ಸಂ. 

ಪ್ರೇಕ್ಷಾಗಾರ (ನಾ). ನಾಟಕ ಮುಂತಾದಂವುಗಳ ಪ್ರದರ್ಶನಸ್ಥಳ : 
ಅಲ್ಲ ಪ್ರೇಕ್ಷಾಗಾರವನ್ನು ಕಟ್ಟಿಸಿ ಅದರಲ್ಲಿ ರಾಜನೂ ಅರಮನೆಯ ಹೆಂಗಸರೂ 
ಕುಳಿತುಕೊಳ್ಳುವುದಕ್ಕೆ ಮಂಚಗಳನ್ನು ರಚಿಸಿದನು (ಕಠರಾ. ೨೨) ; ಪ್ರೇಕ್ಷ 
ಗಾರವು  ಚಿತ್ರವಿಚಿತ್ರವಾದ ಶಿಲ್ಪಕಾರ್ಯದಿಂದಲೂ ನಾನಾವರ್ಣದ 
ಮಣಿಗಳಿಂದಲೂ ಶೋಭಿಸುತ್ತಿದ್ದಿತು (ಊೀತೃತ- 9). [೫ಂ.] 

ಪ್ರೇಕ್ಷಾಗೃಹ (ನಾ). * ಪ್ರೇಕ್ಷಾಗಾರ : ವರ್ಧಮಾನಮೆಂಬೀಕ್ಷಣಪ್ರಿಯ 
ಪ್ರೇಕ್ಷಾಗೃಹಮುಂ (60ಫು. ೦೩-೩5): “ ಪ್ರೇಕ್ಷಾಗೃಹ ” ವನ್ನು ಹೇಗೆ 
ಕಟ್ಟಬೇಕು ? (ಕಾರಾ - ೦೩) - [೫0.3 

ಪ್ರೇಕ್ಷಾಸದನ (ನಾ). ಇ ಪ್ರೇಕ್ಷಾಗಾರ : ವರ್ಧಮಾನಾಭಿಧಾನ ಪ್ರೇಕ್ಷಾ 
`ಸದನಂಗಳಿಂದಂ (ಶಾಂತಿಫು.- ೦೦-೬೪ ನ). [ಸಂ.] 

ಪ್ರೇಕ್ಷೆ (ನಾ). ೧. ನೋಡಂವುದು; ನೋಟ; ದರ್ಶನ: ನಕ್ಷತ್ರ 
ಮಂಡಲದಿನಾಚೆಯಿಂದೊಂದು ದನಿ ವಕ್ಷೋಗುಹಾಂತರದಿನೊಂದು ದೌ 
ಯಿಂತೀ ಸಾಕ್ಷಿದ್ವಯವು ನಿನ್ನೊಳೊಂದುಗೂಡಿದೊಡದೇ ಪ್ರೇಕ್ಷೆ ಪರ 
ಬೊಮ್ಮನದು (ನೂಕುಳ- ೩೦). ೨. ಪ್ರದರ್ಶನ: ದೃಶ್ಯ. ೩. ಬುದ್ಧಿ; 
ಚಾತುರ್ಯ; ಜಾಣ್ಮೆ : “ಪ್ರೇಕ್ಷ .. . ಉಪಲಬ್ಧ ಃ- ಈ ೧೩ ಬುದ್ಧಿ” 
(ಹಲಾಯು. ೫೫-೦೭೪). [ಸಂ. ಪ್ರೇಕ್ಷಾ] 


30 [ಪ್ರೇತ (ನಾ). ೧. ಜೀವವಿಲ್ಲದ ದೇಹ; ಹೆಣ; ಶವ; “ಪ್ರೇಶಃ, 


68 


ಪರೇತಃ, ಕುಣಪಃ, ಶವಃ__ಈ ೪ ಪೆ(ಹೆ)ಣಂ” (ಶರಾಯು -009-ಖ); 

ಬಿಡದಲಲ್ವ ಬಂಧು ಜನದೊಟ್ಮುಡಿಯದ ಕಣ್ಣೀರ ಪೂರಮಾ ಪ್ರೇತಮನೋ 

ಗಡಿಸದೆ ಸುಡುವುದು (ಶುಶಫಾ. ೨-36); ಮಗುವನ್ನು , . , ಸ್ಮಶಾನದ 
ವರೆಗೆ ಹೆಂಡತಿಯ ಪ್ರೇತದ ಜೊತೆಗೆ, ಅದನ್ನು ತುನೇ ಒಯ್ದನು 
(ಗುವಷಿಉಂ. ೨6೦). ೨. ಪಿಶಾಚಿ; ದೆವ್ವ; ವೃಂತರ : “ಪ್ರೇತಃ . . . 
ನರಕಯಾತನೆ ಪಡುವ ಪ್ರಾಣಿ, ಸತ್ತು ಹೋಗಿ ಸಂಸ್ಕಾರವಿಲ್ಲದೆಯಿಡು 
ವವನು” (ಸರ್ಕಾಂಕಿ. ೩೮) : ಬಿಡದೆ ಬಸಿವೇಜುಗಳ ರಕುತದ ಕಡಲು 
ಕಡಲನು ಕಲಕೆ ಕಾಗೆಯ ಗಡಣ ನಾಯ್ನರಿ ಹದ್ದು ಭೂತ ಪ್ರೇಶ ಹಜ್‌ 
ದಣಿಯೆ (ರಾ: ೩8-00). ಹ್ಮ ದೇಹವನ್ನು ಅಗಲಿದ ಜೀವ: 
ಎಷ್ಟೋ ದಿನಗಳ ಹಿಂದೆಯೇ ಗತಿಸಿ ಹೋದ ಕುಮಾರಿಯ ಪ್ರೇಶವು 
ಇಂದು ನಿನ್ನೊಡನೆ ಮಾತನಾಡುತ್ತಿದೆ (6ರ೯ಕ-೪೬)- ೪. ಪಿತೃದೇವತೆ. 

:.? 

ಪ್ರೇತಕ (ಗು). ಹೆಣಕ್ಕೆ ಸಂಬಂಧಿಸಿದ : ಶಿವನ ವಾದಾಂಬುವಂ ಧನಿಸಿರ್ಡ 
ಮಾನವಂ ತವೆ ಸೂತಕ ಪ್ರೇತಕಾದ್ಮಶೌಚಂಗಳೊಳಗವಿರತಂ ವರ್ಶಿಸುತ್ತಿ 
ರ್ದೊಡಂ ನೋಡವನೆ ಅಣಿಯರಂ ಶುದ್ಧಂ (ಇರಾಕ- ೦-೩-೦೦) ಣ್‌.) 

ಪ್ರೇತಕರ್ಮ `(ನಾ). ಸತ್ತವನ ದೇಹಕ್ಕೆ ಮಾಡುವ ಸಂಸ್ಕಾರ; ಅಂತ್ಕ 


ಪ್ರೇತಕಳೆ 


ಕ್ರಿಯೆ; ಶವಸಂಸ್ಕಾರ ; ಆದೊಡಂ ಪ್ರೇತಕರ್ಮೆಂಗಳೊಳ್‌, ಓ ವಾಸು 
ದೇವಾ ನಿನ್ನನೆಮ್ಮೊಳ್‌ ಕೂಡೆ ಅಳ್ಳುವೆನ್‌ (ಅಕೃತ - 94೯೭೦). 
(ಸಂ. ಪ್ರೇತಕರ್ಮನ್‌] 

ಪ್ರೇತಕಳೆ (ನಾ). ಲವಲವಿಕೆ ಇಲ್ಲದಿರುವ ಸ್ಥಿತಿ ; ತುಂಬ ಮಂಕಾಗಿರು 
ವಿಕೆ: ಮಾಡಿದ ತಪ್ಪಿನಿಂದಾಗಿ ಅವನ ಮುಖದಲ್ಲಿ ಪ್ರೇತಕಳೆ ಹರಿ 
ಯುತ್ತಿತ್ತು (ರೂ). [ಸಂ. ಪ್ರೇತಕಲ್ಲಾ] 

ಪ್ರೇತಕಾರ್ಯ (ನೂ). -ಪ್ರೇತಕರ್ವು ; ಧೀರಮತಿ ಪಾರ್ಥಿವಕುಮಾರ. 
ತಡೆ ಶೋಕಮಂ:; ಪ್ರೇತಕಾರ್ಯವನೆಸಗಿ ಪಿತೃಗೆ, ಕಳುಹಾತನಂ ಲೋಕ 
ದುತ್ತಮಗತಿಗೆ (ಶ್ರೀರಾನಪಿ. ೧೦೭-೧೩೩). [ಸಂ.) 

ಪ್ರೇತಗಾಹು (ನಾ). ಹೆಣಗಳನ್ನು ಸುಡುವ ಸ್ಮಳವನ್ನು ಕಾಯುವಿಕೆ; 
ಸಂಡುಗಾಡಿನ ಕಾವಲು ; ವರವಾರಣಾಸಿಮಧ್ಯವೆ ಲಾಳದೇಶವಚ್ಚರಯ 
ಕಾಶೀಪುರವಯೋಧ್ಯೆ ಶ್ಮಶಾನಧರೆಯರಮನೆ ಪ್ರೇತಗಾಹಿನ ತವಗ ಮಣಿ 
ಪೀಠ (ಹಃಕಾ - 0೦-9೬).- [ಪ್ರೇತ --ಕಾಹ್ಮು («ಎ ಕಾಪು )] 

ಪ್ರೇತತರ್ಪಣ (ನಾ). ಸತ್ತವರಿಗೆ ಅರ್ಪಿಸುವ ತರ್ಪಣ : “ಪ್ರೇತ 
ತರ್ಪಣಮೆನೆ ನವಾಪಮೆಂದೆನೆ ಕರ್ಮುದಾ ತಿಲೋದಕಮಕ್ಕು” (ಮಂಗಂಾ - 
001-9). [ಸಂ.] 

ಪ್ರೇತನಾಥ (ನಾ). ಯಮ: ಶ್ವೇತಮುನಿಯಂ ಕಾಯ್ದು ತನ್ನ ನಿಶಾತ 
ಶೂಲದೊಳಿಟ್ಟನುಗ್ರನು ಪ್ರೇತನಾಥನ ವಕ್ಷಮಂ ( ಬಸಪ. ೪೦-೨೮). 

[ಸಂ.] 

ಪ್ರೇತಪತಿ (ನಾ). ಇ ಪ್ರೇತನಾಥ : “ಶಮನಃ, ಸಮವರ್ತೀ, ಪ್ರೇತ 
ಪತಿಃ ತ ಶ್ರಾದ್ಧದೇವಃ. ಈ ೧೬ ಜವಪನ ಪೆಸರ್‌್‌ (ಹರಾಯು- 
೦೩-೬೦): ಭೂತಳದೊಳಾ ಗೋವಧಾದೋಷಿಗಳ್ಗೆ ಯಾ ಪಾತಕಂ ನಾನಾ 
ಪ್ರಕಾರದಿಂ ಬಿಡದೆ ಯಾ ಪ್ರೇತಪತಿಯಾಜ್ಞೆಯಿಂ ನರಕದಿಂ ಬೇವುತಿರ್ಪರು 
ಮಹಾಪ್ರಳಯತನಕಾ ( ನಕ್ಕಿ. 9-೨-೦೩) : ಪ್ರೇತಪತಿಯಿದಿರೊಳಂದೀ 
ಭೂತಳಸುರನಸುವನೊಯನ್ಹು ತೋಜಲು (ತನ್ನಶಾ- ೪-00೭). [ಸಂ.] 

ಪ್ರೇತಪೀಡೆ (ನಾ). ದೆವ್ವದ ಕಾಟ : ನೆಮ್ಮದಿಯಿಂದಿರುವಾಗ ಈ ಪ್ರೇತ 
ಪೀಡೆ ಬೇರೆ ( ಕರ್ಮಸ- ೦೩೦). -[ಸಂ. ಪ್ರೇತ ಪೀಡಾ] 

ಪ್ರೇತಬಲಿ (ನಾ). ಉತ್ತರಕ್ರಿಯೆ ಮಾಡುವಾಗ ಪ್ರೇತಕ್ಕೆ ಅರ್ಪಿಸುವ 
ಪಿಂಡ: (೪) [ಸಂ.] 

ಪ್ರೇತಭೂಮಿ - (ನಾ). ಸಂಡುಗಾಡು ; ಶ್ಮಶಾನ : ಏನು ಗೂಗೆಯ 
ಕೂಗಿನಿತು ಕರ್ಕಶ, ವಿಕಾರ! ಸುತ್ತಲಿಹ ಪ್ರೇತಭೂವಿಂಯ ಮಹಿಮೆಯಿರ 
ಬೇಕು! ( ಕಂದ್ರಸ- ೦೦೦-೨೬ )- [ಸಂ.] 

ಪ್ರೇತಯಾತ್ರೆ, (ನಾ). ಶ್ಮಶಾನಯಾತ್ರೆ : ತಾವಿಂದು ಗುರುಮಹಾರಾಜರ 
ಪ್ರೇತಯಾತ್ರೆಯನ್ನೇ ನೋಡುತ್ತಿರುವದೆಂದು ಅನಿಸಿಬಿಟ್ಟಿತ್ತು ಅವರಿಗೆ 
(ಸ್ಮೃತಿಶ. ೪೫೦ ). [ ಸೆಂ. ಪ್ರೇತಯುಾತ್ರಾ?] 

ಪ್ರೇತವನ (ನಾ). ಇ ಪ್ರೇತಭೂಮಿ : ಪ್ರೇತವನದೊಳಗೆ ಬೆಳೆದ ಹೂವಾರ 
ಮುಡಿಹಕ್ಕೆ ಯೋಗ್ಯಂ (ಜಕಕಾ. ೭-೦೮6) - [ಸಂ.] 

ಪ್ರೇತವಿದ್ಯೆ (ನಾ). “ಸತ್ತವರೊಂದಿಗೆ ವ್ಯವಹಾರ ನಡೆಸಿ ಭವಿಷ್ಯ 
ಹೇಳುವ ವಿದ್ಯೆ: ಪ್ರೇತವಿದ್ಯೆ; ಕಣ್ಮಟ್ಟು; ಯಕ್ಷಿಣಿ ; ಇಂದ್ರಜಾಲ” 
(Neeromancy- ಇಂಕನಿ)- [ ಸಂ. ಪ್ರೇತವಿದ್ಯಾ] 

ಪ್ರೇತಸಂಸ್ಕಾರ (ನಾ). - ಪ್ರೇತಕರವ್ಪೂ : ಬೇರೆ ರೀತಿಯ ಸೂಕ್ತಗಳೂ 
ಕೆಲವು ಯಗ್ವೇದಸಂಹಿತೆಯಲ್ಲಿ ಸೇರಿಕೊಂಡಿವೆ. ಇವುಗಳಲ್ಲಿ, . . ಕೆಲವು 
ಎವಹಕ್ಕೆ ಮತ್ತು ಪ್ರೇತಸಂಸ್ಕಾರಕ್ಕೆ ಸಂಬಂಧಪಟ್ಟವು ( ಕಾಂಡ. ೨೩): 
ಹೆಂಡತಿಯ ಹಾಗು ಮಗನ ಪ್ರೇತಸಂಸ್ಕಾರವನ್ನು ರಾಘಪ್ಪ ...ಮಾಡಿಸಿದನು 
(ಗಂತಾಯಿ. ೨೮೦). [ಸಂ.7 

ಪ್ರೇತಸೂತಕ (ನಾ). ಐದು ಬಗೆಯ ಸೂತಕಗಳಲ್ಲಿ ಒಂದು ; 


೬೧೩೪ 


20 


40 


ಪ್ರೇಮಗೀತ 


ಸತ್ತ ವ್ಯಕ್ತಿಯ ಸಂಬಂಧದಿಂದ ಉಂಟಾಗುವ ಸೂತಕ ; ಮರಣ 
ಸೂತಕ : ಪ್ರೇತಸೂಶಕ ಜಾತಿಸೂತಕ ಜಾತವಿರಹಿತನಾಗಿ ದಿವಿಜವ್ರಾತ 
ದೊಳು ತಾನುತ್ತವನಾಂಗಮದಾಯ್ತ, ಸರ್ವಾಂಗ (ಶ್ರ. ೧೮-೪೪); ಜಾತಿ 
ಸೂತಕ ಪ್ರೇತಸೂತಕ ಜನನಸೂತಕ ಉಚ್ಛಿಷ್ಟಸೂತಕ ರಜಸ್ಸೂಶಕವೆಂಬ 
ಪಂಚಸೂತಕಂಗಳ ಕಳೆದು (ಅಂಂಕೇ. ೪೭-೪೦). [ಸಂ.] | 

ಪ್ರೇತಾಂಗಳ (ನಾ). ಇ ಪ್ರೇತಭೂಮಿ : ಎಳೆಯ ರಎರಶ್ಮಿಯಲಿ 
ಪ್ರೇತಾಂಗಳದ ಧೂಮಜ್ವಾಲೆಯಲಿ ಆಯುಷವಿಳಿದು ಹೋಗದೆ 
ದಿನದಿನದೊಳು (ಕುವಾಉ- ೩-೩೬). [ಪ್ರೇತ -- ಅಂಗಳ್ಕ) 

ಪ್ರೇತಾರಾಧನೆ (ನಂ). ಭೂತಗಳಿಗೆ ಮಾಡುವ ಪೂಜೆ ; ಆರಾಧನೆ : 
ಕಲೆ, ಮಾಟ , ಪೆ ಕ್ರೇತಾರಾಧನೆ--ಇವು ಇದೇ ಕಾಲದಲ್ಲಿ 'ಪ್ರಾರಂಭವಾದವು 
(ಕಿಲ್ಪಪಾ, ೨೦). [ಸಂ. ಪ್ರೇತಾರಾಧನಾ] 

ಪ್ರೇತಾವಾಸ (ನಾ). - ಪ್ರೇತಭೂವಿಂ; ಭೂತಪತಿಯೊಗೆವುದುಂ ತನ್ಮಾತೆ 
ವಲಂ ಮಡಿದಳಕ್ಕುಮಲ್ಲದೊಡಾತಂ ಪ್ರೇತಾವಾಸದೊಳಾಡುವ ಭೂತಂ 
ಗಳ ಕೂಡೆ ವಿಹರಣಂಗೆಯ್ದ ಪನೆ (ವೃಷವಿ- ೯-00೨). [ಸಂ.1 

ಪ್ರೇತಿ (ನಾ). ೧. ಸಾವು; ಮರಣ. ೨. ಬೇರೆಯಕಾಗುವುದು ; 
ಅಗಲುವುದು. ೩. ವಿರುದ್ಧವಾದಂದು ; ಪ್ರತಿಕೂಲವಾದುದಂ : 
ನಾನು ಏತಿ ಅಂದರೆ ಅವರು ಪ್ರೇತಿ (ಮಾರ್ಗದ. ೮): “ಏತಿಪ್ರೇತಿ' ಪರಾ. 
ಐ 'ಪ್ರೇತಿ'ಯೆಂಂಬುದಂ ಏತಿಪ್ರೇತಿ ಎಂಬ ಕೂಡುನಂಡಿಯೆಲ್ಲಿಯೂ 
ಕೆಲವೊಮ್ಮೆ ಬಿಡಿಯಾಗಿಯೂ ಪ್ರಯೋಗವಾಗುತ್ತದೆ. [ಸಂ-] 

ಪ್ರೇಮ (ನಾ). ೧. ಒಲವು ; ಪ್ರೀತಿ; ಪ್ರೇಮದೊಳೆ ತನ್ನ 
ಬೆನ್ನನೆ ಧೂಮಪ್ರಭೆ ನಾರಕತ್ವಮೆಲ್ತುಂದವೊಲ್‌ (ಶಾರ್ಶ್ವಥ್ರ- ೬-೦೦೫). 
೨. ಅನುರಾಗ ; ಪ್ರಣಯ: ಪ್ರೇಮರಸಾಮೃತಾಂಬಧಿಯ ಮೇರೆಯೆ 
ತಾನೆನೆ (ಶಾಂಕೀಶೃ-. ೦೦-೮೬). ಹಿ. ಅಕ್ಕರೆ ; ವಾತ್ಸಲ್ಯ : ಪ್ರೇಮದೆ 
ಧರ್ಮೋದ್ಭವನಾ ಭೀಮಂಗಾ ಸತಿಯೊಳಂತು ಪರಿಣಯನಮನುದ್ದಾಮ 
ಯಶನಂದು ಮಾಡಿ (ಕೇನಿಘು.- ೯-೬೩); ಪ್ರೇಮವೆ ನಿಖಿಲಪೂಜೆಯಾಯ್ತು 
(ಶ್ರೀರಾಮಾ. ೦೭-೪9೩). ೪. ಸಂತೋಷ ; ಆನಂದ. ೫. [ಛಂದ] 
ಒಂದೊಂದು ಪಾದದಲ್ಲಿಯಯ ಒಂದು ಭಗಣ, ಒಂದು ಲಘು 
ಮತ್ತು ಒಂದು ಗುರಂವೂ ಇರುವ ವೃತ್ತ : ಸೋಮ ಹರಿಯುಂ 
ಕಾಮಹರನುಂ ತಾಮುರೆ ಪೆಸ೦್‌ ಪ್ರೇಮಂ (ರಂರೋಂಜು. ೨-೭೨). 
೬. ಪ್ರತಿಸಾಲಿನಲ್ಲಿಯೂ ನಾಲ್ಕು ಗುರುಗಳಂಳ್ಳ ಒಂದು ವೃತ್ತ ; 
ಪ್ರತಿಷ್ಠಾಛಂದಸ್ಸಿನಲ್ಲಿ ಒಂದು ವೃತ್ತ: ಪ್ರೇಮಂ ಗಗಗ ಗಂ 
(ರಂರೋಂದಿ. $. ೨-೮೩). [ಸಂ. ಪ್ರೇಮನ] 

ಪ್ರೇಮಂಗೈ (ಕ್ರಿ). ಪ್ರೀತಿಸು ; ಒಲವುದೋರು : ಪ್ರೇಮಿ ಪ್ರಿಯಂ 
ಸಹಚರಂ ಪರಾಯಣನೆನಲ್‌ ಪ್ರೇಮುಂಗೈವ[ಕಾ9. ಪ್ರೇಮಗೈವ) 
ನೆನಿಕ್ಕು (ಪೂಂಗರಾ- ೬೮-6)- [ಪ್ರೇಮ -- ಕೈ (ಆ ಕೆಯ್‌,)] 

ಪ್ರೇಮಕಥೆ (ನಂ). ಪ್ರಣಯದ ಕಥೆ: ಶಾಕುಂತಲವು ದುಷ್ಯಂತ 
ಶಕುಂತಲೆಯರ ಪ್ರೇಮಕಥೆ (ರರ್ಮಸಾ- ೬೭)... [ಸಂ. ಪ್ರೇಮಕಥಾ] 

ಪ್ರೇಮಕಲಹ (ನಾ). ಪ್ರೀತಿಯ ಹುಸಿಜಗಳ : ಈ ಮಾತಿನಿಂದ 
ನಮ್ಮಲ್ಲಿ ಸ್ವಲ್ಪ ಪ್ರೇಮಕಲಹವಾಗಿ ಅಕ್ಕಿ ತರಬೇಕೆಂದು ಹೇಳಿ ಅವರನ್ನು 

[ಸಂ.] 


ಸಾಗಹಾಕಿದೆ (ಸ್ಮೈತಿಶ- ೧೨೪). 

ಪ್ರೇಮಗೀತ (ನಾ). ಪ್ರೀತಿಯನ್ನು ವಸ್ತುವಾಗಿಟ್ಟುಕೊಂಡಿರಂವ 
ಹಾಡು ; ಪ್ರಣಯಗೀತೆ : ಠಾಕೂರರ ಪ್ರೇಮಗೀತಗಳ 
ಚ್ಹಯ `ತೋಟಗಾರ' (ರರ್ಮಸಾ, ೫೯) ; ಬುದ್ಧಿ ಪ್ರಧಾನತೆಯು ಎದ್ವತ್‌ 
ಪ್ರಚುರವಾಗದೆ ಬರಿ ಜೀವನದೃ ಬ್ಬಿಯ ಒಂದು ಅಂಗವಾಗಿ ಬರುವುದನ್ನು 
ವಡಂಬನಗೀತಗಳಲ್ಲಿಯೂ ಪ್ರೇಮಗೀತಗಳಲ್ಲಿಯೂ ಬೇರೆ ಭಾವಗೀತಗಳ 


ಲ್ಲಿಯೂ ನಾವು ಕುಣುತ್ತೇವೆ (ನವೃಕಾ. ೩೦). [ಸಂ.7 


ಸಮು 


ಪ್ರೇಮಪಾತ್ರ 


ಪ್ರೇಮಪಾತ್ರ (ನಾ). ಪ್ರೀತಿಗೆ ಪಾತ್ರವಾದ ವ್ಯಕ್ತಿ : ಸೌ. ರಾಧಾದೇವಿ 
ಯವರು ಕೃಷ್ಣರಾಯರ ಪ್ರೇಮಪಾತ್ರ ರಿರುವರೆಂಬ ಸಂಗತಿಯು ನಿಜವೇ 
ಹೇಗೆ? (ಸ್ಕೂಂಮಿ. 0೪) - [ಸಂ.] 

ಪ್ರೇಮಭಂಗ (ನಾ). ಪ್ರಣಯಕ್ಕೆ ಅಡ್ಡಿಯಂಂಟಾಗುವುದು : ಪ್ರೇಮ 
ಭಂಗವು ಅನೇಕಸಾರಿ ತೆರತೆರನಾದ ಉನ್‌ ್ಲ ದಗಳಲ್ಲಿ ಪರ್ಯವಸಾನವಾಗಂ 
ತ್ತದೆ (ಕಾನೂರು. 3೬೬) ; ಪ್ರೇಮಭಂಗದಿಂದಾದ ಒಂದು ಆತ್ಮಹತ್ಯೆಯ 
ವಿಷಯವನ್ನು . , . ಚರ್ಚಿಸುತ್ತಿದ್ದಳು (ಜಯಂತ. ೨೬೩). [ಸಂ.] 

ಪ್ರೇಮಲ, ಪ್ರೇವಂಳ (ಗು). ಪ್ರೀತಿಯಿಂದ ಕೂಡಿದ ; ಪ್ರೇಮಪೂರಿತ 


ವಾದ : ಕವಿತೆಯಿಂದ ನಾವು ಬಯಸುವುದೇನನ್ನು ? : ನಿರ್ಲಿಪ್ತವೂ 
ಜ್ಞಾದೀಪ್ತವೂ ಪ್ರೇಮಲವೂ ಆದ ಚಿತ್ತದ ಸಂಸರ್ಗವನ್ನು (ಕಾನ್ಮಕು- ೩೩); | 10 
ಇವನು , . . ಸಾಕಷ್ಟು ಸುಂದರ, ಹಣವಂತ ; ಪ್ರೇಮಲಸ್ವಭಾವದ 


ವ್ಯಕ್ತಿ (ಕಮ್ಮಗಂ. 0೦೭). ಹ್ರೇಮಳ : ನನ್ನಲ್ಲಿ ಏನಾದರೂ ಒಳ್ಳೆಯ 
ಗುಣ, ಏನಾದರೂ ಪ್ರೇಮಳಸ್ವಭಾವ ಇದ್ದು ದಾದರೆ ಅದರ ಶ್ರೇಯಸ್ಸು 
ಮಾತೃನಿಷ್ಠ ಸಹೋದರನಿಗೂ . , . 'ಸಲ್ಲುತ್ತ ದೆ (ಕ್ಯಾಶುತಾ- 
[ಸಂ.] 
ಪ್ರೇಮಲೆ (ನಾ). ಪ್ರೀತಿಪಾತ್ರಳಾದವಳು ; ಸ್ವಪ್ನರೋಹಿಣಿ ` ಪ್ರೇಮ 
ಚಂದ್ರಗೆ ಲಕ್ಷರೂಪಿಣಿ ಪ್ರೇಮಲೆ (ಮಾನಸ. ೦೯-೦೨),  [ಸಂ. ಪ್ರೇಮಲಾ]| 
ಪ್ರೇಮವಿವಾಹ (ನಾ). ಗಂಡು, ಹೆಣ್ಣು ಪರಸ್ಪರ ಪ್ರೀತಿಯಿಂದ 
ಒಪ್ಪಿ ಮಾಡಿಕೊಳ್ಳುವ ಮದುವೆ : ತಮ್ಮ ಈ ಪ್ರೇಮವಿವಂಹಕ್ಕೆ ತನ್ನ 
ತಾಯಿಯೂ ಒಬ್ಬಿದ್ದಾಳೆ ಎಂಬ ಆನಂದದ ಸುದ್ದಿಯನ್ನಷ್ಟೇ ತಿಳಿಸಿದಳು 


atl). 


(ಆರೋಲೀ. ೦೦೦). [ಸಂ.] 
ಪ್ರೇಮಳ :ಪ್ರೇಮಲ'ನೋ. 
ಪ್ರೇಮಾನುಬಂಧ (ನಾ). ಅನಂರಾಗಬಂಧನ :' ಭವವಾರ್ಧಿಪ್ರ ತಿಮಗ್ನ 


ಜೀವನಿವಹಂ ಪ್ರೇಮಾನುಬಂಧಂ ಮನೋಭವರಾಗಾಶಯಮಂ ನಿಮಿರ್ವ 
ಭವಸಂತಾನಂಗಳೊಳ್‌ ಕೂರ್ಪ ಕೂಡುವ ತ[ಲ್ತೌ]ರ್ಪ ಬಯಕ್ಕೆಯಂ 
ಬಯಸುಗುಂ (ಕಾಂಶಿಫು- ೯-೭). [ಸಂ.] 

ಪ್ರೇಮಾಲೋಕನ (ನು). ಪ್ರೀತಿಯಿಂದ ನೋಡುವುದು ; ಅನುರಾಗ 


ಟಿ 
ಲಾ 


ದೃಷಿ ಸ ಪ್ರೇಮಾಲೋಕನಸುಮನೋದಾಮದೆ ಬರೆತೆಗೆಯೆ ಭೂಭುಜಂ 
ನಿಜತನುದಿವ್ಮಾಮೋದಂ ಬಳಸಿ ಲತಾಕೋಮಳಿ ಕುಳ್ಳಿರ್ದೆಳೊಡನೆ 
ಹೇಮಾಸನದೊಳ್‌ (ಮಣ್ಣು. ೪-೭). [ಸಂ.3 WN 


ಪ್ರೇಮಿ (ನಾ). ಪ್ರೀತಿಸುವ ವ್ಯಕ್ತಿ: ಪ್ರಣಯಿ : 
ಸಹಚರಂ ಪರಾಯಣನೆನಲ್‌ ಪ್ರೇಮಗೈವನೆನಿಕ್ಕು” (ಮುಂಗರಾ. ೬5-6) ; 
ಮತ್ತೆ, ಮರುದಿನ ಮುಂಜಾನೆ ಭೆಟ್ಟಿಯೆಂದು ಪ್ರೇಮಿಗಳಿಬ್ಬರೂ 
ಅಗಲಿದರು (ಸಮರೇ, ೪೦). [ಸಂ. ಪ್ರೇಮಿನ್‌] 

ಪ್ರೇಮಿಸು (ಕ್ರಿ). ಪ್ರೀತಿಸು ; ಒಲವುದೋರು : ನೀನೆಂದೆಂದಿಗೂ 
ಪ್ರೇಮಿಸುತ್ತಿರು ಅವಳಿಂದೆಂದಿಗೂ ಸುಂದರಿಯಾಗಿರಲಿ (ಫಾರಕಾ. ಇ೬)- 

[ಪೇಮ 4 - ಇಸ್ಯು) 

ಪ್ರೇಮೋನ್ಮಾದ (ನಾ). ಹಂಚ್ಚುಪ್ರೀತಿ; ಪ್ರೇವಂದ ಉದ್ವೇಗ: 

ಪ್ರೇಮೋನ್ಮಾದ, ಪ್ರಣಯಕೋಪ, ವಿರಹತಾಪ. . .ಎಲ್ಲವನ್ನೂ ಕಲಾವಿದ 


“ ಪ್ರೇಮಿ ಪ್ರಿಯಂ 


ನಿರೂಪಿಸಿದ (ರಾರದ. ೩೩೦)- [ಸಂ.] 
ಪ್ರೇಯ (ನಾ). ೧. ಸುಖ; ಕ್ಷೇಮ: ನಿಮ್ಮ ಜೀವನವು ಪ್ರೇಯ 
ಮೇಣ್‌ ಶ್ರೇಯಕ್ಕಾಗಿ ! (ಕರುಶ್ರಾ. ೬೭-೦೪). ೨. [ಕಾವ್ಯವಿರಾ] 


ಅಲಂಕಾರಗಳಲ್ಲಿ ಒಂದು; p ಪ್ರೀತಿಪರವಾದ ಮಾತುಗಳಿಂದ 
ಕೂಡಿದ ಬರಹವೇ ಪ್ರೇಮವೆಂಬ ಅಲಂಕಾರದಿಂದ ಕೂಡಿರುವುದು: 
ಪ್ರೇಯಂ, ಪಒ್ರಿಯತರವಚನಾಖೆ (ಯಮಹಂಕಾರಿಗರಿಮಮೂರ್ಜಸ್ವ್ವಿ 


ಶುಭಪಶ್ರಿಯಾರ್ಥಾಶಂಸಾಭಿಪ್ರಾಯಮಲಂಕಾರವತಾಶಿಯೆಂಬರ್‌  ಕೆಲಬರ್‌ 


೬೧೩೫ 


40, ಪ್ರೇರಣಿಸು (ಕ್ರಿ). ಉತ್ಸಾಹಗೊಳಿಸು ; 


ಪ್ರೇರಣೆ 


(ಉಾರ್ಮಾಪ. ೬೬೨) ; ರಸವತ್‌”, "ಪ್ರೇಯ', "ಊರ್ಜಸ್ವಿ', “ಸಮಾಹಿತ”. 
-ಈ ಅಲಂಕಾರಗಳಲ್ಲಿ ರಸಾದಿಗಳಿಗೆ ಅಂಗತ್ವ ವುಂಟು (ಕೃಠ್ಕಾರೋ. ೩೦). 


[ಸಂ. ಪ್ರೇಯಸ] 


ಪ್ರೇಯಸಿ (ನಾ). ಪ್ರೀತಿಪಾತ್ರಳಾದವಳು ; ನಲ್ಲೆ: ಸುದತೀ 
ಸದ್ರೂಪಮಂ ತಾಳ್ಲಿದ ವನಜಭವವ್ರೇಯಸೀನಾಮಮಂ ತಾಳ್ಮಿಟ 
ವಾಕುಂದರಿ ಪರಮವಚೋವೃದ್ಧಿಯಂ ಮಾಡುಗೆಮ್ಮೊಳ್‌ 


(ಸುಕುಮಾ. ೦-೭) ; : ಪ್ರೇಯಸಿ ಬಂದು ನಿನ್ನ ಮನಮೊಲ್ಲ್ಹರಲೋಳಿಗಳಿಂ 
ಎಚಿತ್ರಶೋಭಾಯತಪ್ರಸರಮಂ ಸವೆದು (ಕುಸುಮಾ. ೫-೬) ; ಆದಿದೇವ 
"ರಾಗರಸಿಕ, ಈತನ ರಸಿಕತೆಗೆ ಮೆರುಗು ಕೊಡಲು ಯಶಸ್ವತಿ ಹಾಗೂ 
ಸುನಂದೆಯರು ಪ್ರೇಯಸಿಯರಾಗಿ ಬಂದರು (ರಾನಕಂ, ೦೬). 
[೫ಂ- ಪ್ರೇಯಸೀ] 
ಪ್ರೇಯಸ್ಸು (ನಾ). ಸುಖ; ಕ್ಷೇಮ: ಇದೇ 
ಪ್ರೇಯಸ್ಸಿನ ದಾರಿಯೂ ಹೌದು (ಕಾಕ್ಕೋರ. ೨೦೪) ; ಅಪಾರಸಂಪತ್ತನ್ನು 
ಗಳಿಸಿಯೂ ಪ್ರೇಯಸ್ಸಿಗಿಂತ ಶ್ರೇಯಸ್ಸೇ ಮುಖ್ಯವೆಂದು ಭಾರತವು 
ಸಾರಿತು (ರಾರದ- ೩೮6) - [ಸಂ. ಪ್ರೇಯಸ"] 


ಶ್ರೇಯಸ್ಸಿನ ದಾರಿ, 


ಪ್ರೇರಕ (ಗು) - ೧. ಉತ್ತೇಜನಗೊಳಿಸುವ ; ಪ್ರಚೋದಿಸುವ. 
(ನಾ). ೨. ಉತ್ತೇಜನಗೊಳಿಸುವುದು ; ಪ್ರಚೋದನೆ : 
ಭಾರ್ಯರಿಂದೊಡಗೂಡಿ ಕಾರಣಕಾರ್ಯವಸ್ತುಗಳೆಲ್ಲಿ ಪ್ರೇರಕಪ್ರೇಯ 


ರೂಪಗಳಿಂದೆ ಪಟತಂತುಗಳವೊಲಿದ್ದು . . . ಈತನ ವಿಹಾರವು ಗೋಚರಿ 
ಪುದೇನೋ (ಹಸಾರ- ೩-೯) : ಹಿಂದೆ ಸೃಷ್ಟಿಕ್ರಿಯೆಗೆ ,ಪ್ರೇರಕವಾಗಿರುವ 
ಶಕ್ತಿ ಒಂದು ಯುಗಧರ್ಮ (ಕನಗೀ. ೪). ೩. ಕಾರ್ಯದಲ್ಲಿ ತೊಡಗಿಸು 
ವವನು ; ಪ್ರಚೋದಕ : ಪ್ರೇರಕಂ ನೀಂ ಬರಲು ಸಾಕ್ಷಿಯಂಟೇ 
ತಂದೆ. (ಕಂಠಿರೆ: ೭-೦೩೩) ; ವ್ಯಾಸಮಹರ್ಷಿ ಭರತಖಂಡದ ಐಕ್ಕ ಮತ್ತು 
ಸಂಘಟನೆಗೆ ಪ್ರೇರಕನಾದನು (ಹುಕ್ಕಾರ. ೦೦೨ ರೀಠಿಕೆ). (ಸಂ.] 
ಪ್ರೇರಕಶಕ್ತಿ (ನಾ). ಉತ್ತೇಜನಗೊಳಿಸುವ ಶಕ್ತಿ ; ಪ್ರಚೋದಿಸುವ 
ಚೈತನ್ಯ : ಈ ಎರಡು ವಿರುದ್ಧಪಂಥಗಳಿಗೂ ಪ್ರೇರಕಶಕ್ತಿಯೊಂದೇ 
ಎಂಬುದು ವಿಚಿತ್ರಸಂಗತಿ. 'ಈ ಪ್ರೇರಕಶಕ್ತಿ ಅರಿಸ್ಟಾಟಲ್ಲನ ಸಿದ್ಧಾಂತ 
(ಹುಕ್ನಾರ. ೦೦ ಏಕೆ) ; ಹಿಂದಿನ ಪ್ರೇರಕಶಕ್ತಿಯಾಗಲೀ , , . ಉದಾರ 
ಮನೋಭಾವವಾಗಲೀ ಈಗ ಉಳಿದಿರಲಿಲ್ಲ (ಶುನಕು. ೦). [ಸಂ] 
ಪ್ರೇರಣ (ನಾ). ೧. ಒಂದು ಕಾರ್ಯದಲ್ಲಿ ಪ್ರವರ್ತಿಸುವಂತೆ 
ಮಾಡುವುದು ; ಕಾರ್ಯಮಗ್ನನಾಗಲು ಪ್ರಚೋದಿಸಂವುದು ; 
ಭಕ್ತಿಪ್ರಿಯಾಪ್ರೇರಣದಿಂ ತದ ಕರ್ಣನೋಪಕ್ರಮದೊಳೆಳಸಿದೆಂ' ಭ್ರಾಂತನೆಂ 
(ಶಂಠ್ರಪ್ರು. ೦-೬೪)- ವಿ. [ವ್ಮಾಕ) “ಪ್ರೇರಣ ಎಂದರೆ ಇನ್ನೊಬ್ಬನಿಂದ 
ಕೆಲಸ ಮಾಡಿಸಂವುದ ಎಂದು ಅರ್ಥ” (ಕುರ್ಮರು- 080). [ಸಂ,] 


35 | ಪ್ರೇರಣಾರ್ಥ (ನಾ).[ವ್ಯಾಕ] ಇನೊ, ಬಬ್ಬರಿಂದ ಕೆಲಸ ಮಾಡಿಸುವುದನ್ನು 


ತಿಳಿಸಂವುದು : ಎಲ್ಲ ಭತ ಪ್ರೇರಣಾರ್ಥದಲ್ಲಿ - ಇಸು ಪ್ರತ್ಮ ಯ 

ಸೇರಿ ಹೊಸ - ಧಾತುಗಳಾಗುತ್ತವೆ (ಮರ್ಕಕು. ೦೫೦) ; ಪ್ರೇರಣಾರ್ಥದ 

ಇಸು ಪ್ರತ್ಯಯದ ಮೇಲೆ ಮತ್ತೆ ಪ್ರೇರಣಾರ್ಥದಲ್ಲಿ ಇಸು ಪರವಾದರೆ 

ಪೂರ್ವದ ಇಸವಿಗೆ ಲೋಪವಾಗುವುದು (ಕರಡ. ey. ೫9.) 

ಪ್ರಚೋದಿಸೊ: ಅಣು 
ದೋಜಾ ನಿಂದು ಬಣ್ಣಕೆ ನಿನ್ನ ಕಳುಹಿ ಪ್ರೇರಣಿಸುತಿದ್ದ ನು ಭಾವು 
ನೋಡ (ಕರತ. ೪೮-೪೦). [ಪ್ರೇರಣ + - —ಇಸ್ಕು] 

ಪ್ರೇರಣೆ (ನಾ). ಒಂದು ಕಾರದಲ್ಲಿ ಪ್ರವರ್ತಿಸುವಂತೆ: ಮಾಡು 
ವುದು ; ಪ್ರಚೋದನೆ: ಅರಣ್ಯದ ಭೂತ ಭೇತಾಳವಡೆ :- “ಸಾಫ್ಟ 
ಮುತ್ತಿ ಬೊಬ್ಬಿಟ್ಟು ರ ಉದಾ ಕಾಶಿಕನ ಪ್ರೇರಣೆಯೊಳ್ಳು 
(ಹಕಕಾ: ೯-೪೩); ಅಜೇಯವಾದ ಪ್ರಕೃತಿಗೆ ಎದುರಾಗಿ, ಅದಕ್ಕೆ ಸೋತು, 


ಪ್ರೇರಿತ 


ದಾಸನಾಗಿ ಅದರ ಪ್ರೇರಣೆಯಂತೆ ವರ್ಶಿಸುವುದರ ಬದಲು... 
ಅದರೊಡನೆ ಸಹಕರಿಸುವುದು ಒಳಿತಾದ ಮಾರ್ಗ (ಛರೆದ. 008) - 
[ಸಂ. ಪ್ರೇರಣ] 

ಪ್ರೇರಿತ (ಗು). ೧. ಉತ್ತೇಜನಗೊಂಡ ; ಪ್ರಚೋದನೆಗೊಳಗಾದ : 
ವೌರವನಾಂತರಾಳದೊಳಗೊವ್ವೋ ವಸಂತವಿಲಾಸಕೌತುಕಪ್ರೇರಿತವಪಾನಸಂ 
ತೊಳಗುತಿರ್ದು (ಕಂರ್ರಫು ೩-೬)- (ನಾ). ೨. ಪ್ರಚೋದಿತವಾದಂದು; 
ಹುರುಪುಗೊಂಡುದಂ : ಕಾಗದವನ್ನು ಕೈಗಳು ಯಂತ್ರಶಕ್ತಿಯಿಂದ 
ಪ್ರೇರಿತವಾದಂತೆ ಮಡಚಿ ಮುದ್ದೆ ಮಾಡಿದ್ದವು (ಈರುತಾ. ೪6). 
೩. ಪ್ರಚೋದನೆಗೊಂಡ ವ್ಯಕ್ತಿ; ಹುರುಪುಗೊಂಡ ವ್ಯಕ್ತಿ: ತದ್‌ 
ಭ್ರೂವಿಕ್ಷೇಪಣವ್ರರಿತಂ  ಮೇಘನಾದನಾದರದಿಂ ಬಂದು (04ಕೇ:- 
೬-೩೦ ವ) ; ವಾಜಶ್ರವಸರಿಂದ ಪ್ರೇರಿತನಾಗಿ ನಾನು ಇಲ್ಲಿಗೆ ಬಂದಿಲ್ಲ 
(ಶತಂಶಾ- ೭). ೪, ರಾಯಭಾರಿ. [ಸಂ.7 

ಪ್ರೇರಿಸು (ಕ್ರಿ). ಪ್ರಚೋದಿಸು ; ಹುರುಪುಗೊಳಿಸು : ಯಾತ್ರೆಗವನೀ 
ತಲಪತಿಯಂ ಪ್ರೇರಿಸಿತ್ತು ಪುಗಿಲೊಳ" ಶರದಂ (ಕಾಂಠಿಶು. ೦೦-೦೪೦) ; 
ಇಸುವೆನ್ನೀ ಮನಮಂ ಪ್ರೇರಿಸುವೀತನನಖಳಲೋಕಗುರುವಂ . . 
ಇಸುವಸಮಾಸ್ತ್ರರ  ಜಲಧಿವಸನ ವಸುಧೆಯೊಳುಂಟೇ (ಗಿಂಕ. ೭-೯). 
ಅವರೀರ್ವರೂ ಗಜಾರೋಹಣವಂ ಮಾಡಿ ಗಜವಂ ಪ್ರೇರಿಸಲು ಆ ಗಜವು 
°« ೬ ತೆರಳುತ್ತ (49ಗಂಂ: ೩0೨-೨೦). [ಪ್ರೇರಣೆ ಇಸ್ಮು] 

ಪ್ರೇರೇಪಕ (ಗಂ): ಹುರುಪುಗೊಳಿಸುವ : ಪ್ರಚೋದಿಸುವ. 

[=< ಪ್ರೇರಕ] 

ಪ್ರೇರೇಪಣೆ (ನಾ). - ಪ್ರೇರಣೆ : ಅವಳು ಪ್ರೇರೇಪಣೆ ಮಾಡದಿದ್ದರೆ 
ಕೈಕೆಗೆ ದುರ್ಬುದ್ಧಿ ಹುಟ್ಟುತ್ತಲೇ ಇರಲಿಲ್ಲ (ಕಾಕರ. ೪೨) ; ಇಷ್ಟು ಸುಲಭ 
ವಾಗಿ ನಮಗೆ ಅಷ್ಟು ಪುಣ್ಯ ಪ್ರಾಪ್ತಿಯಾಗಬೇಕೆಂದೇ ಈ ಕಡೆ ಬರಲು 
ಪ್ರೇರೇಪಣೆ ಮಾಡಿದಿ ? (ಏಿತಂಶಾ. ೩೭೩). [ಪ್ರೇರಣೆ] 

ಪ್ರೇರೇಪಿತ (ನಾ). ಪ್ರಚೋದಿತನಾದವನು ; ಪ್ರೇರಣೆಗೊಂಡವನು : 
ಸರ್ವಶುಭಾಕಾಂಕ್ಷೆಯಿಂದ ಪ್ರೇರೇಪಿತನಾಗಿ ಆಡುತ್ತಿದ್ದೇನೆ (ರೆತಂಶಾ. 
0೦೬೦). [ಆ ಪ್ರೇರಿತ) 

ಪ್ರೇರೇಪಿಸು (ಕ್ರಿ). ಇ ಪ್ರೇರಿಸು: ಅವನ ಕಡೆಯವರು ಜನಗಳನ್ನು 
ಪ್ರೇರೇಪಿಸುತ್ತಿದ್ಧಾರೋ ಏನೋ (ಕಂಗಾಳ್ಕ. ೩೭೦) ; ಕೇಶವಣ್ಣನೇ ಈ 
ಬಣ್ಣದ ಸೀರೆಯನ್ನು ಕೊಂಡುಕೊಳ್ಳಲು ಪ್ರೇರೇಪಿಸಿದ್ದಿ (ತನಶೀ. €) - 

[ಆ ಪ್ರೇರಿಸು) 

ಪ್ರೇಷಕ (ನಾ). ೧. ಕಳಿಸುವುದು ; ರವಾನಿಸುವುದಂ. ೨. ಕಳುಹಿ 
ಸುವ ಸಾಧನ : ಟೆಲಿಫೋನ್‌ ಪದ್ಧತಿಯಲ್ಲಿ ಎರಡು ಮುಖ್ಯ ಭಾಗ 
ಗಳಿವೆ. ಮೊದಲನೆಯದನ್ನು ಪ್ರೇಷಕವೆಂದೂ ಎರಡನೆಯದನ್ನು ಗ್ರಾಹಕ 
ವೆಂದೂ ಕರೆಯುತ್ತಾರೆ (೧೫ಎ. ೩0). [ಸಂ.] 

ಪ್ರೇಷಣ (ನಾ). ೧. (ದೂತನನ್ನು) ಕಳುಹಿಸುವುದು ; ರವಾನಿಸಂ 
-ಪ್ರುದಂ. ೨. ಪ್ರಚೋದಿಸುವುದು. ೩. [ಜೈನ] ದೇಶವ್ರತಾತಿ 
ಚಾರದ ಪ್ರೇಕ್ಷಣ, ಶಬ್ದ. ಆನಯಂನ, ರೂಪಾಭಿವ್ಯಕ್ತಿ, ಪುದ್ದಲ 
ಕ್ಷೇಪಗಳೆಂಬ ಐದು ವಿಧಗಳಲ್ಲಿ ಒಂದು; p "ಎಲ್ಲೆಯ ಹೊರಕ್ಕೆ 
ಹೋಗಿ ನಿರ್ದಿಷ್ಟಕಾರ್ಯವನ್ನು ಮಾಡಿಕೊಂಡು ಬರುವಂತೆ 
ಹೇಳುವುದಂ” (ಕೈನಕೋ. ೧6೨) : ಕಪಟದೊಳೇಂ 
ಪುದ್ಧಲಕ್ಷೇಪಸಮುದಿತಾನಯನಂ ತಾವಪಚಾರಂಗಳ* ರೂಪಾನು 
ಪಾತಮುಂ ಪ್ರಮಿತ ದೇಶನಿಯಮಂವ್ರತದೊಳ್‌ (ಸುಕುಮಾ. ೬-೦೪) : 
ತನ್ನ ಸೀಮೆಯೊಳಿರ್ದು ವಾಸಿ ದಾಸರನ್ನು ಕಳುಹಿ ಲೇಸಾಗಿ ಕೆಲಸವ 
ಮಾಡಿಸುತಿರ್ಪುದು ಪ್ರೇಷಣವೆಂಬತಿಚಿರ (ರ್ಮಾರಶಾ. ೦೧-೩೦೩): [ಸಂ.] 

ಪ್ರೇಷಿತ (ಗು). ೧. ಕಳಂಹಿಸಿದ ; ರವಾನಿಸಿದ : ಅಜಿತಂಜಯ 


ಪ್ರೇಷಣಶ 
೧೦ 


೬೧೩೬ 


೩0 


* [| 35 


35 


40 


ಪ್ರೋಕ್ಷಿಸು 


ಮಹಾರಾಜಂ , . ಪ್ರೇಷಿತಾಶೇಷಪ್ರಕೃತಿಸಮೇತಸಚಿವಸಂದೋಹ 
ಸಂದರ್ಶನಾರ್ಥಂ . . ಅಖುಳಪ್ರಧಾನಪರಿವಾರವರಿಕೃತನುಮಾಗಿರೆ 
(ಶೆಂದ್ರ ಪು. ೩-೨ 5); ಸೇನಾಪಶಿಪ್ರೇಷಿತಪ್ರೇಷ್ಯಜನದೆ ಬಟಸಂದು (ಪುತೃಶ್ವ. 
8-000 5). ೨. ಆಜ್ಞಾಪಿಸಿದ ; ನಿರ್ದೇಶಿಸಿದ. (ನಾ). ೩. ಕಳು 
ಹಿಸಲ್ಬಟ್ಟವನು ; ದೂತ : ಪತಿಮೋಹಿ ಮಂತ್ರಿಪಂ ರಾಜಶೇಖರ 
ಪ್ರೇಷಿತನಲ್ಲಿಗೇಳ್ತಂದು ನಿಜವಿನಯದಿಂ ಮೆಟಕದು (ರಾ8ಕೇ. ೭-೪೭ ವ). 
[ಸಂ.] 

ಪ್ರೇಷ್ಠ (ಗು). ೧. ಕಳಂಹಿಸಿದ ; ರವಾನಿಸಿದ. (ನಾ). ೨. ಕಳುಹಿಸ 
ಲ್ಪಟ್ಟವನು; ದೂತ: ತತ್ಸಮಯದೊಳ್‌ ಸೇನಾಪತಿಪ್ರೇಷಿತ ಪ್ರೇಷ್ಯಜನದೆ 
ಬಲಟ್‌ಸಂದು (ಶ್ರಶ್ತಶು. 8-000 5). ೩. ಸೇವಕ; ಜವಾನ. ೪. ಕೂಲಿ 
ಕೆಲಸ ಮಾಡುವವನು; ಕೂಲಿಗಾರ : “ಪ್ರೇಷ್ಯಃ, ಪ್ರತಿಸ್ಕಂದಃ__ಈ ೨ 
ಕೂಲಿಕಾಟಿ” (ಹರಾಯುು. ೬೧-೨೦೪) - [ಸಂ.] 

ಪ್ರೊಫೆಸರ್‌ (ನಾ). ಪ್ರಾಧ್ಯಾಪಕ; ಹಿರಿಯ ಅಧ್ಯಾಪಕ: ಹೌದು 
ಪ್ರೊಫೆಸರ್‌, ನನ್ನ ಪ್ರಯೋಗದಲ್ಲಿ ನಾನು ಜಾಗರೂಕನಾಗಿಯೆ ಇದ್ದೇನೆ 
(ಹೊಸಕಿ. ೦೨). {+ ಇಂ. professor] 

ಪ್ರೋಕ್ತ (ಗಂ). ೧. ಹೇಳಿದ ; ಪ್ರಕಟಿಸಿದ ; ತಿಳಿಸಿದ : ಇನ್ನದಕ್ಕೇ 
ಬಾರದುವೆಲ್ಲಂ ವ್ಯಕ್ತಂ ನ್ಯಾಯವಿರುದ್ಧಂ ಪ್ರೋಕ್ತಮಹಾದೋಷಮಂತು 
ವೇಟಲ್ಕೆಂತುಂ  (೪ಂಕಾ- ೦-೦೦೬); ಮಹಾಸ್ಕಾಂದಪುರಾಣಪ್ರೋಕ್ತ 
ಕಾಶಿಯೊಳು ವಂಣಿಕರ್ಣಿಕೆಯೊಳು ಧನ್ಮರಹರಿಲ್ಲಿಯವಗೂಹನಂ (ಹತಾ. 
8-೭೬): (ನಾ). ವಿ. ತಿಳಿಸಿದುದು ; ಹೇಳಿಕೆ : ನಿನ್ನ ಸುತನಂ ಪಿಡಿದ 
ಸಿಂಹಮುಂಟೆ ಅಪ್ರಸಿದ್ಧ ಪ್ರೋಕ್ತವಿಂದು (ಕೈ ಬಳಾ. ೨೬-೩6). ೩. ಒಂದಂ 

 ಬಗೆಯಂ ಸಸ್ಯ: “ಪ್ರೋಕ್ತಃ ಬೆಳುವಾಲಿ” (ಓತಛಿ- ೦೦೩)- [ಸಂ.] 

ಪ್ರೋತ್ತಿ (ನಾ). ಹೇಳಿಕೆ: ಆವ ನೀತಿಯಿದಾವ ಧರ್ಮವಿದಾವ ಶಾಸ್ತ್ರಪ್ರೋಕ್ತಿ 
ಭುವನದೊಳಾವ ಭಕ್ತಿಯಿದೆಂತು ಸೈರಿಸಬಹುದು ಹೇಳಯ್ಯ (ರಸಪು- 
೫೫-೩೬). [ಸಂ.] 

ಪ್ರೋಕ್ಷಣ (ನಾ). ೧. (ನೀರು, ತೀರ್ಥ ಮೊದಲಾದುವುಗಳನ್ನು) 
ಸಿಂಪಡಿಸಂವಿಕೆ; ಚಿಮುಕಿಸಂವಿಕೆ. ೨. ಯಜ್ಞಪಶುವನ್ನು ಪರಿಶಂದ್ಧ 
ಗೊಳಿಸಲು ತೀರ್ಥವನ್ನು ಚಿಮುಕಿಸಿ ವಧೆಮಾಡುವುದು : “ ಪರಂ 
ಪರಾಕಂ, ಶಪನಂ, ಪ್ರೋಕ್ಷಣಂ . . . ಯಜ್ಞದಲ್ಲಿ ವೇದೋಕ್ತಪ್ರಕಾರವಾಗಿ 
ಮಾಡುವ ಪಶುವಿಶಸನವೆಂಬ ಶ್ರೌತಪಶುವಧೆ'' (ಸಿರ್ಕಾಂತಿ. ೨೨೦). ೩. 
ಊಟ ಮಾಡುವುದಕ್ಕೆ ಮುಂಚೆ ಎಲೆಗೆ ಬಡಿಸಿದ ಭೋಜನ 
ಪದಾರ್ಥಗಳ ಮೇಲೆ ನೀರನ್ನು ಚಿಮುಕಿಸಿ ಶಂದ್ಳಿಗೊಳಿಸುವಿಕೆ. 

[ಸಂ.7 

ಪ್ರೋಕ್ಷಣೆ (ನಾ). ೧. - ಪ್ರೋಕ್ಷಣ ೧: ಪ್ರೋಕ್ಷಣೆ ಮಾಡಿದರೆ ಪ್ರಹುಡ 
ನಾದಾನೆ? (ಗಾರ)- ೨: ಇ ಪ್ರೋಕ್ಷಣ ೩: ಆಚಾರ್ಯರು ಪ್ರೋಕ್ಷಣೆ 
ಮಾಡಿ ಊಟವನ್ನು ಪ್ರಾರಂಭಿಸಿದರು (ರೂಂ). (ಸಂ. ಪ್ರೋಕ್ಷಣ)] 

ಪ್ರೋಕ್ಷಿತ (ಗಂ). ೧. ಪ್ರೋಕ್ಷಣೆ ಮಾಡಿ ಶುದ್ಧಗೊಳಿಸಿದ ; ನೀರಂ 
ಚಿಮುಕಿಸಿ ಶುದ್ಧವಾದ. (ನಾ). ೨. ಯಂಜ್ಞದ ಬಲಿಪಶು : 
“ಪ್ರಮಿಸಾತಃ, ಉಪಸಂಪನ್ನೆಃ. ಪ್ರೋಕ್ಷಿತಃ . . . ಯಜ್ಞದಲ್ಲಿ ಕೊಲ್ಲಲ್ಪ'್ಲ 
ಪಶು ಮಂಂತಾದವುಗಳೆ ಹೆಸರುಗಳು” (ಸಿದ್ಮಾಂಕಿ- ೨೨೦)- ([ಸಂ.] 

ಪ್ರೋಕ್ಷಿಸು (ಕ್ರಿ). ಸಿಂಪಡಿಸು; ಚಿಮಂಕಿಸಂ: ಕಮಂಡಲೂದರದಿಂದೆ 
ಮಂನಿವರಂ ಪ್ರೋಕ್ಷಿಸಿದೊಡುರಗತಲ್ಪದೊಳುಪ್ಪವಡಿಸುವಬ್ಬಾಕ್ಷನೀತಂ 
ತಪ್ಪದೆಂಬಂತೆ ಕಣ್ಣೆಜೆದು ಎಲ್ಮೀಕಿಗಭಿನಮಿಸಲಂ (ಶೈಮಿಥಾ, ೨೦-೩೦); 
ಹಿಮಾಲಯನು ಆ ಮುನಿಯನ್ನು ಬಹಳವಾಗಿ ಸನ್ಮಾನಿಸಿ... ಪಾದ 
ಪ್ರಕ್ಷಾಲನ ಮಾಡಿ ಚರಣತೀರ್ಥವನ್ನು ಮನೆ ತುಂಬ ಪ್ರೋಕ್ಷಿಸಿದನು 
(ತುಳಸೀ. 30)- [ಪ್ರೋಕ್ಷಣ 4+ - ಇಸ್ಕು] 


ಪ್ರೋಚ್ಚಂಡ ೬೧೩೭ ಪ್ರೋದ್ಗತ 
ಪ್ರೋಚ್ಚಂಡ (ಗು). ೧. ಅತಿಭಯಾನಕವಾದ: ವೀರಲಕ್ಷ್ಮೀಸದನ ಪ್ರೋತ್ಥಾನ (ಗು). ೧. ಮೇಲಕ್ಕೆ ಎತ್ತುವ ; ಮೇಲೆತ್ತುವ. ೨. 
ಪ್ರೋಚ್ಚಂಡ ದೋರ್ಮಂಡನಂ , , , ಇರ್ಪಂ (ಶ್ರಕ್ಕಶ್ರ. ೨-೪೬). ೨. ಉದ್ಭರಿಸುವ ; ಜಾಪಕರಿಗೆ  ಸುಯೋಗಿಗಿಗೆ ಮಹಾಪೃಥುಲಪುಣ್ಕ 
ಅಧಿಕವಾದ ; ಹೆಚ್ಚಾದ. (ನಾ). ೩. ಹೆಚ್ಚು ; ಅಧಿಕ : ನನಗೆ ಗಳುಂಟಾ ಜಾಪಕರು ನಿಜನಿರ್ಜರಪ್ರೋತ್ಠಾ ನಶಕ್ತಿಯಲಿ ದೀಪಿಸುವರು 
ಪ್ರೋಚ್ಚಂಡವಾದ ಭರತಿ ಬಹುಶಃ ನಸುಕಿನಲ್ಲಿಯೆ ಬರುವುದು (ಗಾಳಶ. (ಕಿಮ್ಮ30- ೫-೭೭) - [ಸಂ.] 
೦೬೮) - [ಹಂ.] 5 | ಪ್ರೋತ್ಪಾಟನ (ನಂ). ಉತ್ಪಾಟನ ; ನಾಶ: ತ «ತ ಪ್ರೋತ್ಪಾಟನ 
ಪ್ರೋಚ್ಚಳಿತ (ಗು). ವೆಂಲಕ್ಕೆ ಚಲಿಸಿದ; ನೆಗೆದ: ಜಿನಜನ್ಮೋತ್ಸವದೊಳ್‌ ಪಟುವೆನಿಪ್ಪ ನಾಚುಗಿಭೂಪ ಜಗವೆಲ್ಲಂ ಕಡುಪಿಂಗೆ ಕಂಟಳಿಪಿನಂ [ವೆ] 
ಮೇದಿನಿಗಿರಿಸಿದ ಕಾಂಚನಧ್ವಜಸ್ತಂಭಮಿದೆಂಬಿನೆಗಂ ಸೊಗಯಿಸಿದುದು xxx (aN. 2%, ೪೨-6 ; ತು. 12ನೆಯ ಶಶ), [9.3 
ಮೇರುನಗಂ ಪ್ರೋಚ್ಚಳಿತದುಗ್ಹಪೂರದುಕೂಲಂ (ಶಂಡ್ರಫು. ೦೨-೦೩೬) - ಪ್ರೋತ್ಸಿಹಿತ (ಗು)- ಚೆನ್ನಾ ಗಿ ಮುಚ್ಚಿದ; -ಮರೆಮಾಡಿದ : ವಿನಿರ್ಧೂತ 
[ಸಂ. ಪ್ರೋಚ್ಮಲಿತ] ಧಾತ್ರಿರಜಃಪ್ರೋಶ್ಟಿ ಹಿತಾರಿಗಂ ...  ಅಂಭೋವಾಹಮಂಭೋದಸಿಂಧುರೆ 


ಪ್ರೋಜ್ವಲ (ಗು). ೧. ತೀಕ್ಷ್ಣವಾಗಿ ಉರಿಯಂವ; ಪ್ರಜ್ವಲಿಸುವ. 

(ನಾ): ೨. ದೊಡ್ಡಬೆಂಕಿ; ಮಹಾಜ್ವಾಲೆ : ಮುಂದೆ ಸಂಭವಿಸಿತ್ತು 
೬ ಗಾಂಗೇಯದ್ರೋಣಾದಿ ಕರ್ಣ ದುರ್ಯೋಧನರ ಜೀವಕಾನನ 

ದಹನೆನ್ರೋಜ್ಯ ಂ (ಕಶ್ರಾಂಗ- ೬೩೪-೦೮೪೭). [ಸಂ.] 

ಪ್ರೋಜ್ವಲಿಸು (ಕ್ರಿ). ಬಹಳವಾಗಿ ಉರಿ; ಪ್ರಜ ೈಲಿಸು: ಪ್ರೋಜ್ವಲಿಸಿದುದು 
ಕೊೋಪನಜ್ಜಾಲೆ ಭೂಮಿಪಗೆ (ಕ್ರೀಉನೂ. ೨-೪೩೬) ; ರಾಗಾರುಣಜ್ವಾಲೆ 
ಪ್ರೋಜ್ವಲಿಸುವೋಲ* ಉಗ್ರದಾವಾಗ್ನಿ ತರುನಿಚಯಮಂ ಕೊಂಡುರಿಯು 
ವಂತೆ ಪೊತ್ತಿದುದು. ಚಿತ್ರಾಂಗಿಯಂ ಪ್ರಣಯಪ್ರಲಯಶಿಖ (8ತ್ರ್ರಾಂಗ. 
೪೦-೦೦೦೦). [ಪ್ರೋಜ್ವಲ 4+ -ಇಸ್ಕು) 

ಪ್ರೋಜ್ಜಿತ (ಗು). ಬಿಟ್ಟ; ತ್ಯಜಿಸಿದ: 'ಪ್ರೋಜ್ಜಿತಚಾಪ' ಪರಾ. (ಸಂ.] 

ಪ್ರೋಜ್ಜಿ: ತಚಾಪ (ನಾ). (ಯುದ್ಧದಲ್ಲಿ) ಬಿಲ್ಲನ್ನು ಬಳಸಂವುದನಂ 
ಬಿಟ್ಟವನು; ಧನುಸ್ಸನ್ನ್ನ ತ್ಯಜಿಸಿದವನಂ: ಗುರುವಂ 
ಚಾಪನಂ ಪುಸಿದಂ ಕೊಂದು (ಗರಾಯು. ೩-೩೩) - ಣಂ. 

ಪೋಡ್ನೀಣ (ನಾ). ಹಾರುವುದು: ನೆಗೆತ: ಉಡ್ಡೀಣ ಪ್ರೋಡ್ನೀಣದಿಂದ 
ಹೊಳೆಹೊಳೆದು (ಕನಮು. ೨೨-೪)- [ಆಸಂ. ಪ್ರೋಡ್ನೀನ] 


ಪ್ರೋಜ್ಜಿತ 


ಪ್ರೊಡ್ಡೀನ (ಗು). ಹಾರಿದ; ನೆಗೆದ; ಮೇಲೆದ್ದ: ಉಚ್ಛಾಸಖನ್ನ 
ಶ್ರಮಮಂ ಪ್ರೋಡ್ಜ್ಹೀನದೀನಶ್ರ ಮದೊಳೊಗೆದ ರೋಮಾಂಚಮಂ 


ಶೀತವಾತಸ್ಮಿಮಿತೋಪಸ್ಪರ್ಶರೋಮಾಾಂಚದೊಳ್‌ ಬೆರಸಿದಳ್‌ ಕನ್ನೆಗೇಕಿನ್ನ 
ವಂದಂ (೩ರ್ಗಸಃ ೩-೨೨); ಗಂಭೀರಸ್ಫಾರವೇಳಾಬಹಳಪರಿವೃತೋಲ್ಲೋಲ 
ಕಲ್ಲೋಲಮೂಲಾರಂಭಪ್ರೋಡ್ಲೀನಫೇನ * ಘನಘೂರಾವರೌದ್ರಂ 
' ಸಮುದ್ರಂ (ಕಾವ್ಮಸಾ- ೭೩). [ಸಂ.] 
ಪ್ರೋತ (ಗು). ೧. ಹೆಣೆದ ; ಹೊಲಿದ. ೨. ಕೂಡಿಸಿದ ; 
೩. ಕುಂದಣಿಸಿದ ; ಮೆಟ್ಟಿದ : ಶ್ರೀಧರಾಧಿಪ ಭೋಜರಾಜ 
ಮಕುಟಪ್ರೋತಾಶ್ಶ ನಶ್ಮಿಚ್ಛಟಾಚಿಯಾಕುಂಕುಮಪಂಕಲಿಪ್ತ (ಎಳ. Il 
ಸು: 1100), ೪. ಕಟ್ಟಿದ; ಬಂಧಿಸಿದ. ೫. ಚುಚ್ಚಿದ. 
೬. ನೆಯ್ಗೆಯಲ್ಲಿ ಅಡ್ಡಡ್ಡವಾಗಿ ಜೋಡಿಸಿದ. (ನಾ). ೭. ನೆಯ್ದ 
ಬಟ್ಟೆ : ಓತಪ್ರೋತ' ಪರಾ. [ಸು.] 
ಪ್ರೋತ್ಕರ (ನಾ). ಗುಂಪು; ಸಮೂಹ :: ಗಿರಿಪತಿಯಂ ಮೇನೆಯ 
ನಾದಲೆದಂ ಬೀಳ್ಕೊಟ್ಟು ಮಕುಟರತ್ನಪ್ರ ಕರಸ್ಫುರಿತಪ್ರದ್ಮೋತಪ್ರೋತ್ಕರ 
ಎಳಸಿತವ ಳಯದೊಳ. ಶಿವನೆಸೆದಿರ್ದಂ (೧೦. ೦0೦.00೭). [ಸಂ.] 
ಪ್ರೋತ್ಕಲಿತ (ಗು). ಮೇಲೆ ನ ಹಾರಿದ : ' ನಕ್ರಚಕ್ರಸ್ಟುರದುರೃ 
ತರಯಾದಶ್ಚರಾಧ್ಯಾಸಿತ ಪ್ರೋತ್ಕಲಿ ತಾಂಭಃಕುಂಭಿಕುಂಭೋನ್ಮದರಸ 
ವಿಲಸತ್ಯೊ ಪೀಭರೌದ್ರಂ ಸಮುದ್ರಂ (ಕಂಕತಂ. ೦೩೦-೭). ([ಸಂ.] 
ಪ್ರೋತ್ತುಂಗ (ಗು). ಬಹಳ ಎತ್ತ5ಮೂದ ; ಬಹು ಉನ್ನತವಾದ ; 
ವರರತ್ನಕನಕಮಯವಿಸ್ಟುರಿತ ಪ್ರೋತ್ತುಂಗತೋರಣಪ್ರಾಕಾರಂ (ಸುಕುವೂ. 
೪೬೩); ಆತ್ಮಭವಪ್ರೋತ್ತುಂಗ ಮೂರ್ಧಾಗ್ರದೊಳಿಟೌಪಲೊಡಂ (ಶಂದ್ರ ಫು- 
[ಸc.] 


ಜೋಡಿಸಿದ. 


೪೯-೬೨ ; 


೨ ೫೬)- 


| 20 


10 ಮಂ ಪಾಯ್ದು ಪಳಂಚಿ ಪೊಯ್ದುದು ರಟಜ್ಜಂರಭಾಮರುತ್ಕಾಂಜರಂ 
(ರಾಇಿಕೇ. 6-00೬) - [ಸಂ.] 

ಪ್ರೋತ್ಸುಲ್ಲ (ಗಂ). ೧. ಚೆನ್ನಾಗಿ ಅರಳಿದ, -ಬಿರಿದ. ೨. ವಿಶಾಲವಾದ 
ಖೇಚರಕಿನ್ನರಾಮರಯುಗಂ ನಾನಾವಿನೋದಂಗಳಂ ಮದನಾವೇಶಕರಂಗಳಂ 
ಸಲಿಸುತಂ ಪ್ರೋತ್ಸುಲ್ಲ ಚಂಚಲ್ಲತಾಸ್ಪದದೊಳ್‌ . . , ತಳ್ತಿರೆ ಕಾಮ 
ರಾಗಮಯಮಾಯ್ತೇನೀ ನೆಗಂ ರಯ್ಮಮೋ (೦4. ೯-00೬). (ನಾ). 
೩. ಚೆನ್ನಾಗಿ ಬಿರಿದುದು, - ಅರಳಿದಂದು : ಓರ್ವಂ ದ್ವಿಜಪ್ರವರಂ 
ಮಾೌಕ್ತಿಕಮಾಲಿಕಾವಲಯಮಂ ಪಫ್ರೋತ್ಸುಲ್ಲಮಂ ಪುಂಡರೀಕವನಂದಲ್ಪಿ 


ಮನೋರಮಾಂಕತಳದೊಳ್‌ ತಂದಿಕ್ಕಿದಂ ಸ್ವವ್ನದೊಳ್‌' (ಉದಂಕ- 
ata). [ಸಂ.] 
ಪ್ರೋತ್ಸಾಹ (ನಾ). ೧. ಬಹಳವಾದ ಉತ್ಪಾಹ.--ಹುರಂಪು. ೨. 


ಉತ್ತೇಜನ ; ಪ್ರಚೋದನೆ : ರಾಜಮಹಾರಾಜರು ಮತ್ತೂ ಮಹಾ 
ಮಂಡಲೀಕರು ಘಟಿಕಾಸ್ಕಾನಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡು 


ತ್ತಿದ್ದರು. (ತೂಳಂಏ- ೬೭). [೫೦.7 
ಪ್ರೋತ್ಸಾಹಕ (ನಾ). ಹುರಿದುಂಬಿಸುವವನು ; ಉತ್ತೇಜನ 
ಜ| ಕೊಡುವವನು: ಎಲೋ. ಪ್ರೋತ್ಸಾಹಕನೆ ತೆಗೆ ನಮ್ಮ ಪ್ರಭು ಭೇಟೆ 


ಯಲ್ಲಿ ವಿಮುಖನಾದನು (ಕಾಕುಂಶ. ೨೩-೦)- ಚಂ.) 
ಪ್ರೋತ್ಸಾ ಹಗೊಳಿಸು (ಕ್ರಿ). ಹುರಿದುಂಬಿಸು; ಉತ್ತೇಜಿಸು : ತುಂಬಾ 
ನಿರಾಶೆಗೊಂದಿದ್ದ ಅವನನ್ನು ಅವನ ಮಾಸ್ತರರು ಪ್ರೋತ್ಸಾಹಗೊಳಿಸಿದರು 
(69). [ಪ್ರೋತ್ಸಾಹ 4+ ಕೊಳ್ಳ 4+ _ ಸು). 
ಪ್ರೋತ್ಸಾಹಗೊಳ್ಳು (ಕ್ರಿ). ಉತ್ತೇಜನಗೊಳ್ಳು ; ಉತ್ತೇಜನವನ್ನು 
ಪಡೆ: ಸಾಹಿತ್ಯರಚನೆಗಳನ್ನು ಬೆಲೆಗೆ, , , ಕೊಳ್ಳುವ- ಕೊಡುವ, ಪ್ರೋತ್ಸಾ 
ಹಿಸುವ - ಪ್ರೋತ್ಸಾಹಗೊಳ್ಳುವ . . . ಈ ಕಾರ್ಯಕ್ಕೆ ಉದಾರಚರಿತರು 
ನೆರವು ನೀಡಬೇಕಾಗಿ ಪ್ರಾರ್ಥನೆ (ಸಂಕೋರ. ೫11 ಅಂಕ). 
(ಪ್ರೋತ್ಸಾಹ + ಕನ (ಕೊಳ್‌) 
ಪ್ರೋತ್ಸಾಹಿಸು (ಕ್ರಿ). ಹುರಿದುಂಬಿಸು ; ಉತ್ತೇಜಿಸು: ಯಾ ಸ್ಮಳ 
ವನ್ನಾಕ್ರಮಿಸಿ ಪಟ್ಟಣವಂ ಕಟ್ಟಿ ಉಪಾಯದಿಂದ ಪ್ರೋತ್ಸಾಹಿಸುತ ಯಿದ 
ರಿಂದ ಬೇಕಾದ ವಸ್ತುಗಳೆಂ ಪಡದು ಸುಖದಿಂದಿರಬಹುದು (ಗಂ. 
೪೦೬-೪) ; ಮನನಸ್ಸಿಗೆ ಹಿತವೆನಿಸುವ ಸಾಮೂಹಿಕ ಅಭ್ಯಾಸಗಳನ್ನು 
ಆಚರಿಸಲು ಪ್ರೋತ್ಸಾಹಿಸಬೇಕ೨ (ಶಿಕ್ಷರ- ೩೦೦). [ಪ್ರೋತ್ಸಾಹ-. -ಇಸ್ಮು) 
ಪ್ರೋಥ (ಗು). ೧. ಪ್ರಸಿದ್ಧವಾದ. ೨. ಇಟ್ಟ; ಇರಿಸಿದ. (ನಾ). 
೩. ಕಂದುರೆಯ ಮೂಗಿನ ಹೊಳ್ಳೆ : ಕೆತ್ತುತ್ತಮತ್ಕಂತವಿಸ್ಟುರಿತ 
ಪ್ರೋಥಮನೊಮರ್ಮೆಯುಂ °- ಇರ್ದತ್ತುದಾಂತ್ತಂ ಹಯಂ (ಮುಂ: 
6-8): ಆ ಪ್ರಪಾನಮತ್ತೆರಪ್ರೋಥಮದಕ್ಕುಂ ಬಿತ್ತರ ಪ್ರೋಧದೆರಡುಕೆಲದ 
ನಾಸಾಪುಟಮುಂ ಪ್ರೋಥದ ಕಣ್ಣೆಡೆ ಘೋಣಮದು (ಅಕ್ಕಕಾ. ೯-0೩)- 
೪ಿ.ಟೋೊಂಕ ; ಸೊಂಟ. ೫. ಪ್ರಯಾಣಿಕ ; ಪಯಣಿಗ. [ಸಂ.] 
ಪ್ರೋದ್ಗತ (ಗು). ೧. ಮಂದಕ್ಕೆ ಚಾಚಿಕೊಂಡಿರುವ : ಸ್ಟುರದೀಷ 


40 


ಪ್ರೋದ್ಗಮ ೬೧೩೮ ಪ್ರೋಷಧ 


ತ್ಪೊ ಘದ್ಗತೋರೋರುಹವಂರುಕ ಎಳೆಯರುನ್ಮ ತ್ತಹಂಸೀಕ್ವಣನ್ನೂಪುರೆಯರ್‌ 
ಎ ಪೊಡೆವಟ್ಟೆಯ್ದೆ ವಂದಿರ್ದರಾಗಳ್‌ (ಆ8ಿಪು. ೪-8೬). ೨. ಹೊರ 
ಹೊವ ದ ; ವೇತ್ರಹಸ್ತಪ್ರತಿಮಂಖರ ಪ್ರೋದ್ಧತಾಭೀಳಘೋಷಂ (೧ಂಕ. 
&-೪)- [ಸಂ.] 
ಪ್ರೋದ್ಧಮ (ನಾ). ಉಂಟುವನಾಡಂವಂಥದಂ : ಒದಗಿಸುವಂಥದು : 
ಚಂಡಾಂಶುಬಿಂಬಕ್ಕವಮೆಯ ರಜನೀಪ್ರೋದ್ಧಮಂ . . . ತಾನೆಂಬಿನಂ 
ಬಂದುದು ತಟಿಜ್ಜಾಲಮಂಭೋದಕಾಲಂ (ಕಾರಂಉ. ೫೪). 
[ಸಂ.7 
ಪ್ರೋದ್ದಂಡ (ಗು). ಬಹಳ ಕಠಿಣವಾದ ; ಅತ್ಯುಗ್ರವಾದ : ಮಂಡಿ 
ತೋರುಜಟಾಛಟಪೊ ದ್ವಂಡಹತಿಯಿಂದಂಬುರುಹಗರ್ಭಾಂಡಕೂಟಕಟಾಹ 
ಮೊಡೆಯಲು (ಜಸಪು ೦೭-೦೪). [ಸಂ. 
ಪ್ರೋದ್ಧಾನ (ನಾ). ಸುರಿಯಂತ್ತಿರುವ ಮದಜಲ ; ಸೂಸುವ 
ವಂದೋದಕ : ಕ್ಷಿತಿಚಕ್ರಂ ಗತಿಚಕ್ರಗಂಧಗಳಿತ ಪ್ರೋದ್ದಾನಜಂಭಾಳ 
ಶೋಭಿತಂ (ಫ್ರಣ್ಕಾಸ್ತ್ರ. 0-90) ;  ಭ್ರಮದ್ಭೃಂಗಸಂಗಪ್ರಧಿತಪ್ರೋದ್ಧಾನ 
ಧಾರಾಘಟಿತಕಟತಟಂ . . . ಘನನಿನದಮದೇಂ ಬಂದುದೋ ದಂತಿ 
ಜಾಳಂ (ಕಾಠಕೇ- ೦೩-೬೭). [ಸಂ.] 
ಪ್ರೋದ್ದಾ ಮ (ಗು). ೧. ಅಪರಿಮಿತವಾದ ; ಹೆಚ್ಚಾದ : ಸಮದಾನೇ 
ಕಪಮಂ ಮಹಾಭಯದಮಂ ಪ್ರೋದ್ದಾ ವತ ಜುಬೂಕದಂಬಮನಭ್ರಂಕಷ 
ಕೂಟಮಂ ... ಎಯ್ದಿದಂ ಸಕಲಕಾಕಾನೀಕಲಕ್ಷ್ಮೀಶ್ವರಂ (ಶಂಶತಂ - 
೨೩6-೦೨) ; ಆ ಮಹಾವಜ್ರಾಯತ ಪ್ರೋದ್ದಾಮದಾಯಸಭೀಮತನು 
ನಿರ್ನಾಮವೆನೆ ನುಗ್ಗಾಗಿ ಬದ್ದುದು ನೃಪನ ತೆಕ್ಕೆಯಲಿ (ಕುವ್ಮಾಗ- ೦೦-೩೪), 
೨. ಶ್ರೇಷ್ಠವಾದ ; ಹಿರಿದಾದ ; ಅತಿಶಯವಾದ : ಸಕಲಕ್ಷತ್ರಮಣಿ 
ಪೂಜ್ಯನಮಳಚರಿತ್ರಂ  ಪ್ರೋದ್ಧಾಮಸೋಮವಂಶಲಲಾಮಂ (ಶಂಶರಾ- 
೦-೬೦). (ನಾ)- ೩. ಶ್ರೇಷ್ಠವಾದುದಂ : ರಮಣೇಯಂ . . . ವಿಲಸ 


ತ್ಕಾವ್ಕಂ ಮಹೀಚಕ್ರದೊಳ್‌ ಸುಮನೋಮಾಲ್ಕದ ಪೊಲ್‌ ಸುನಾಯಕ | 3 


ಗುಣಪೊ ೀದ್ವಾಮಮಾಗಿರ್ದಡುತ್ತಮಪುಣಾ 6 ಕಕಂಠಭೂಷಣಮದಕ್ಕುಂ 
(ರಾರಪು. ೦-೪೦). [ಸಂ.] 
ಪ್ರೋದ್ಧೂತ (ಗಂ). ಮೇಲೆೇಳುತ್ತಿರುವ : ಇಂತಿದೆ ತೋಟ್‌ತ್ತು 
ಮದಾಂಧಸೈರಿಭ್ರಖುರಪೊೋದ್ಧೂತರೇಣುವ ಜಂ[ಶಾಕಾಂ- ಮುವಾಂತ 
ಸೈರಿಭಕರಪ್ರೋದ್ಯತ್ಯರೇಣುಬ್ರಣಂ] (ಕಾರಂಪೂ. ೦೩೩). . [ಸಂ.7 
ಪ್ರೋದ್ಭವ (ಗು). ೧. ಹುಟ್ಟಿದ ; ಜನ್ಮ ತಾಳಿದ. (ನಾ): ೨. 
ಹಂಟ್ಟಿದವನು ; ಜನ್ಮ ತಾಳಿದವನಂ : "ಘಟಪ್ರೋದ್ಭವ' ಪರಾ. 
[ಸಂ,] 
ಪ್ರೋದ್ಭಾಸಿ (ಗಂ). ೧. ವಿಶೇಷವಾಗಿ ಹೊಳೆಯಂವ ಪ್ರಕಾಶಿಸುವ : 
ಗೋಪಣನ್ಮಿದಿಗಿಭಪ್ರೋದ್ಭಾಸಿಗನ್ನದ್ವಿ ಪಂ (ಎಳ. 11, ೬೯-೪೬ ; ಸ. 1100); 
ರತ್ನಪ »ಭಾವೋಜ್ಜಂಭತ್ಟೋದಾ ಎಸ ವೀಚೇನಿಚಯಘನಘನಾರಾವರೌದ ೨೦ 
ಸಮುದ್ರಂ (ಕಾವೃಸಾ- ೬೩). ೨. ವಿಶೇಷವಾಗಿ ಹೊಳೆಯುವಂಥದು : 
ರತ್ನಮಯಪ್ರಸಿದ್ಧಶಿಖರಾಲಂಕಾರ ಸಿದ್ಧಾ ಲಯಾಸ್ಪದಮಂ ಖೇಚರ ಚಕ್ರ 
ವರ್ತಿವಿಭವಪ್ರೋದ್ಭಾಸಿಯಂ ಮೆಚ್ಚಿ ನೋಡಿದನಾ ಏಚರಚಕ್ರ ವರ್ತಿ 
(ಅಶಪು- ೯-೨೦). [ಸಂ.] 
ಪ್ರೋದ್ಭೂತ (ಗು). ೧. ಹುಟ್ಟಿದ; ಆವಿರ್ಭವಿಸಿದ : ಎನ್ನೀ 
ಕಾವ್ಯಕ್ಕೆ . . - ಭೃಂಗಾವಳೀಸಂಪನ್ನಪ್ರೋದ್ಧೂ ತರುಂಕಾರಿತರವಮುದಿತಾ 
ನಂದವೇಶಂ ಗಣೇಶಂ (ಗಂಕ- ೦-೩)” (ನಾ).- ೨. ಹುಟ್ಟಿದಂದು ; 
ಮಂೂಡಿದಂದು : ಮಾತೇನುದ್ಧಾತದೋಷಪ್ರಕರರಹಿತನೆನಿಪನಾಪ್ತಂ 
ತದಾಪ್ತಾನನಪ್ರೋದ್ಫೂತ೦ (ಸುಕುಮಾ- 3-೩೯): [ಸಂ.1 
ಪ್ರೋದೈದ (ಗು). ೧. ಒಡೆದ ; ಮುರಿದ. ೨. ಹೊರಹೊಮ್ಮಿದ ; 


20 


ಹೊರಬಂದ : ಪುಳಕಪ್ರೊದ್ರೇದಘರ್ಮೋದಕವಿಸರಮನೊತ್ತಂಬದಿಂ 
ತಾಗೆಯುಂ (ಆಪು. ೪-೫೦)- (ನಾ). ೨. ವಂರಿಯುವಿಕೆ ; 
ಮುರಿತ : ಮಾದ್ಯದ್ಗ ಜಗಂಡಭಿತ್ತಿಕಷಣಪ್ರೋದೆ ಕೇದದಿಂ ಸಾರ್ದು ಬಂದಿ 
ದಿರೊಳ್‌ ಕೂಡುವುದಿಲ್ಲಿ ಚಂದನರಸಂ ಕೆಂಬೊನ್ನ ಟಂಕಂಗಳೊಳ" 
(ಶಂಶಫಾ. 9-೨೨). [ಸಂ.3 

ಪ್ರೋದ್ವೃತ್ತ (ನಾ). ಅತಿಶಯವಾಗಿ ಸೊಕ್ಕಿದವನು ; ಉನ್ಮತ್ತ 
ನಾದವನಂ : ಅಣ್ಮಿ ತಾಗಿದರಂ ಸೀಳ್ದು ಕೆಲಂಬರಂ ಕೆಲಬರಂ 
ಪ್ರೋದ್ವೃತ್ತರಂ ದೈತ್ಯರಂ ತುದಿಗಾಲಂ ಪಿಡಿದೆತ್ತಿ ಪೊಯ್ಮು ನೆಲದೊಳ್‌ 
ಕೊಂದಂ ಮರುನ್ನಂದನಂ (ಶಂರಾಮಾ, ೦೦-೦೪೩) - [ಸಂ.] 

ಪ್ರೋನೋಟು (ನಾ). ಸಾಲಗಾರನು ಸಾಲಿಗನಿಗೆ ಬರೆದು ಕೊಟ್ಟ 
ಕರಾರುಪತ್ರ; ಪ್ರಾಮಿಸರಿನೋಟು : ಪ್ರೋನೋಟಿನ ವಾಯಿದೆ 
ಮುಗಿಯುತ್ತ ಬಂತಲ್ಲ ಎಂಬ ವಿಚಾರವೂ ಹೊಳೆಯುತ್ತದೆ (ಸ್ಮಶ್ನಹೊ.- 
0೪೭) ; ನೀವು . . . ಪ್ರೋನೋಟು ಬರಕೊಟ್ಟು ನಮ್ಮಿಂದೆ ಪಡಕೊಂಡ 
ಹಣ... ಕೊಟ್ಟಿಲ್ಲ (ಕುರುಕಾ. ೩)- 

[Ip ಇದು “೫7೦೫198077 note’ ಎಂಬುದರ ಸಂಕ್ಷಿಪ್ತರೂಪ] 

ಪ್ರೋನ್ನತ (ಗಂ). ಬಹಳ ಎತ್ತರವಾದ._ಉನ್ನತವಾದ : ತನ್ನ 
ನೊಲ್ಮಾ ತ್ರಿಲೋಕಶ್ರೀಯೆಲ್ಲಂ ಪೊರ್ದಿದಂತೇನೊಸೆದನೊ ಮನದೊೊಳ್‌ 
ಸೂಕ್ತಿಕರ್ಣಾವತಂಸಂ ಶ್ರೇಯಾಂಸಂ ಪ್ರೋನ್ನಶಾಂಸಂ (6ದಿಫು. ೯-೦೩೨) ; 
ತತ್ಸಭಾಮಧ್ಯದೊಳ್‌ ತದ್ವಿದರೆಲ್ಲಂ ಕೀರ್ತಿಸುತ್ತಿರ್ಪುದುಮದನೆ ಮನಂ 
ಗೊಂಡು ಚಿತ್ತೋದಿತಾನಂದದಿನಿರ್ದಂ ಪ್ರೋನ್ಸತಾಂಸೆಂ (ಸುಳುಮಾ. ೨-೭೩). 

[ಸಂ. 

ಪ್ರೋನ್ನತಿ (ನಾ). ೧. ಬಹಳ ಎತ್ತರ. ೨. ಹಿರಿಮೆ; ಶ್ರೇಷ್ಠತೆ : 
ಇವನ್ತಟಯಲ್ಮೈ ಬರ್ಪದೆಲೆ ಧೂರ್ತಕಿರಾತ ಭವತ್ತರಾಕ್ರಮ 
ಪ್ರೋ[ಶಾಕಾಂ- ದು]ನ್ನತಿಯೆಳ್ತರಂ (ಶ೦ಕಂ- ೪-೦೦೬). [ಸಂ.7 

ಪ್ರೋನ್ಮತ್ತ (ಗಂ). ಬಹಳವಾಗಿ ಕೊಬ್ಬಿದ ; ಸೊಕ್ಕಿದ : .ಪ್ರೋನ್ಮತ್ತ 
ವೈರೀಭಕೇಸರಿಸಿಂಗಂ ಪತಿಯೆಂದೊಡುನ ತಿಯನಿನ್ನೇವಣ್ಣಿಪೆಂ. ದುರ್ಗನಾ 
(ಶಂಶತಂ : ೦೨-೩) ; ವಚಾರಿವೊಡೆನ್ನವಮೋಲಿತರನೃ ಪನಿಂತಾವೊಂ ಪ್ರೋನ್ಮತ್ತ 
ವೃತ್ತಿಯಿನಿರ್ದವಂ (ಸಂದ್ರಫ್ಯ. ೨-೪೦)- [ಸಂ.] 

ಪ್ರೋನ್ಮಿಳಿತ (ಗು). ಕೂಡಿರುವ ; ಸೇರಿರುವ : ಪ್ರಬಲಜಲಚರಾನೀಕ 
ಗಂಭೀರಭೀಮೋಜ್ಯ ಳರಾವಪ್ರೋದ್ಯೂತಪ್ರೋನ್ಮಿಳಿತ ಘುಳುಘುಳುಧ್ವಾನ 
ಮಂಭೋನಿಧಾನಂ (೧ಂಕೆ. 0-9೬) - [ಸಂ. ಪ್ರೋನ್ಮಿಲಿತ)] 

ಪ್ರೋಷಧ (ನಂ). [ಜೈನ] ಉಪವಾಸದ ಹಿಂದಿನ ದಿನ ಮತ್ತು 
ಮರುದಿನ ಒಪ್ಪತತ್ತಿ ಮಾತ್ರ ಊಟ ಮಾಡುವ ಒಂದು ಬಗೆಯ 
ಉಪವಾಸವ್ರತ ; ಐ ಉಪವಾಸವು ಸಾಧ್ಯವಾಗದೆ ಹೋದರೆ 
ಕೇವಲ ನೀರನ್ನು ಕುಡಿದು ಇರಬಹುದು. ಅದಕ್ಕೂ ಅಸಮರ್ಥ 
ರಾದವರು ಒಂದು ಹೊತತ್ತಿ ಶುದ್ಧ ಸಾತ್ವಿಕ ಹಗುರು ಅನ್ನವನ್ನು 
ಸ್ವೀಕರಿಸಬಹುದು. ಅಷ್ಟಮಿ, ಚತುರ್ದಶಿ ದಿನಗಳಲ್ಲಿ ಉಪವಾಸ 
ವನ್ನು ಮಾಡಬೇಕೆನ್ನುವವರು ಮುಂಚಿನ ದಿನ ಮಧ್ಯಾಹ್ನ ಊಟ 
ಮಾಡಿದೊಡನೆಯೇ ಮರುದಿವಸ ಉಪವಾಸದ ಪ್ರತಿಜ್ಞೆಯನ್ನು 
ಮಾಡಬೇಕು. ಆಗಿನಿಂದಲೇ ತನ್ನ ಮನೆತನದ ಎಲ್ಲ ಕೆಲಸಗಳನ್ನು 
ಬಿಟ್ಟು ಏಕಾಂತಸ್ಥಳಕ್ಕೆ ಹೋಗಿ ಧ್ಯಾನ ಸ್ಥಾ ಒಧ್ಯಾಯಗಳನ್ನು 
ಮಾಡುವುದರಲ್ಲಿ ತೊಡಗಬೇಕು. ಈ ರೀತಿ ಇರುಳು ಹಾಗೂ 
ಅಷ್ಟಮಿ, ಚತಂರ್ದಶಿಗಳ ಪೂರ್ಣ ಹಗಲು ಮತ್ತು ಇರುಳುಗಳನ್ನು 
ಕಳೆಯಬೇಕು. ಆಮೇಲೆ ಮರುದಿನ ಮಧ್ಯಾಹ್ನದಲ್ಲಿ ಅತಿಥಿಗೆ 
ಮೊದಲು ಊಟ ಹಾಕಿ ತಾನು ಅನಾಸಕ್ತವೃತ್ತಿಯಿಂದ ಊ 
ಮುಗಿಸಬೇಕು. ಈ ಉಪವಾಸವು ಕೇವಲ ಹೊಟ್ಟೆಗಾಗಿ ಮಾತ್ರ 


ಪ್ರೋಷಧೋಪವಾಸ 


ವಲ್ಲ. ಆ ಅವಧಿಯಲ್ಲಿ ಪಂಚೇಂದ್ರಿಯಗಳೂ ಉಪವಾಸದಲ್ಲಿರ 
ಬೇಕು. ಇಂದ್ರಿಯಗಳಂ ಸ್ವಾದಿಷ್ಟಭೋಜನೆ, ಸುಂದರಸ್ತ್ರೀ 
ಸುಗಂಧದ್ರವ್ಯ; ಇಂಪಾದ ಸಂಗೀತದ ಕಲ್ಪನೆಯಲ್ಲಿ ಸಹ ಇರ 
ಬಾರದು : ಸಂಯಮಿಗಳ್ಳುತ್ಕೃಷ್ಟದಿಂ ದಾನಮನತಿವಂದದಾರ್ಶೀ 
ವುದುಂ ಪ್ರೋಷಧಪ್ರಕ್ರ ಮದಿಂ ಪರ್ವಂಗಳಂ ನೋಂಪುದುಂ.. ,.. ಶಿಕ್ಷಾ 
ಬ್ರತಂಗಳ್‌ (ಸುಕುವೂ ೬-೦೦). [ಸ9. 
ಪ್ರೋಷಧೋಪವಾಸ (ನಾ). * ಪ್ರೋಷಧ : ನೋಡದೆ ಪ್ರತಿಲೇಪನೆಯಂ 
ಮಾಡದೆ ಮಡಗಿಡುವ ಕೊಳ್ಳ ಪಾಸುವುದುಂ. ಕೊಂಡಾಡದುದುಂ 
ನೆನೆಯದಂದುಂ ಕೇಡಿನಿತುಂ ಪ್ರೋಷಧೋಪವಾಸವ್ರತದೊಳ" (ಸುಕುರೂ- 
ಪ್ರೋಷಧೋಪವಾಸಕ್ಕೆ ದಶಿಚಾರವಿದೋಷವನುಳಿದನವರತ 
ಲೇಸಾಗಿ ನಡೆವರು ಮೋಡಶಸ್ವರ್ಗನಿವಾಸಿಗಳಹರೆತಿಮಂದದಿಂ (ದ್ವಾರಕಾ 
೦೦-೩೨೩) ; ಪ್ರತಿಯೊಂದು ಅಷ್ಟಮಿ, ಚತುರ್ದಶಿತಿಥಿಗಳಲ್ಲಿ ಮುನ, 
ವಚನ, ಕಾಯಗಳ ಸ್ಲಿರತ್ವವನ್ನು ಸಾಧಿಸುವುದಕ್ಕಾಗಿ ನಾಲ್ಕೂಪ್ರಕಾರದ 
ಆಹಾರವನ್ನು ತ್ಯಾಗಮಾಡಿ ಉಪವಾಸವನ್ನು ಆಚರಿಸುವುದು (ಕೈನಶ. 
೪೬೪). [೫0.] 
ಪೋಷಧೋಪವಾಸಿ (ನಾ). [ಜೈನ]  ಪ್ರೋಷಧೋಪವಾಸವನ್ನು 
ಮಾಡುತ್ತಿರುವವನು ; ಪ್ರೋಷಧವ್ರತವನ್ನು ಕೆ ೈಗೊಂಡಿರುವವನು: 
ಪರಮನಿರಂಜನ ನಿಜಪರಮಾತ್ಮನನಜ೨ದು ಲೇಸಾಗಿ ಧ್ಯಾನಿಸುತ ತಜಾ 
ಸಂದಿಂತು ನೆಗಳುತಿಪ್ಪಾತನು ಉಜುವ ಪ್ರೋಷಧೋಪವಾಸಿ (ರ್ಯಾರಕಾ- ೦೧- 
ಪ್ರೋಷಧೋಪವಾಸಿ ;  . ಅಷ್ಟಮಿ, ಚತುರ್ದಶಿ ತಿಥಿಗಳಲ್ಲಿ 
ಮನ, ವಚನ, ಕಾಯಗಳ ಸ್ಥಿರತ್ನ ವನ್ನು ಸಾಧಿಸುವುದಕ್ಕಾಗಿ ಉಪವಾಸ 
ವನ್ನು ಮಾಡುವನು (ಕಾರದ ೦೮೪): [ಸಂ. ಪ್ರೋಷಧೋಪವಾಸಿನ್‌] 
ಪ್ರೋಷಿತ (ಗು). ಪ್ರಯಾಣದಲ್ಲಿರುವ ; ಪ್ರವಾಸದಲ್ಲಿರುವ. ಸಂ.) 
ಪ್ರೋಷಿತಭರ್ತ್ಯಕೆ (ನಾ). [ಕಾವ್ಯಮಾ] ಎಂಟೂ ಜನ ನಾಯಿಕೆಯ 
ರಲ್ಲಿ ಒಬ್ಬಳು ; ವಿದೇಶಕ್ಕೆ ಹೋಗಿರುವವನ ಪತ್ನಿ: ಪ್ರೋಷಿತ 
ಭರ್ತೃಕೆ ನಾಯಿಕೆಯಾಗಿರುವಾಗ ಪ್ರವಾಸವಿಪ್ರಲಂಭ (ರೃನ್ಮಾರೋ- ೭೩). 
(ಸಂ. ಪ್ರೋಷಿತಭರ್ತ್ಶೃಕಾ] 
ಪ್ರೋಷ್ಮ (ನಂ). ೧. ಎತ್ತು; ವೃಷಭ. ವಿ. ಕಾಲುಗಳುಳ್ಳ ಮಣೆ. 
೩. ಒಂದು ಬಗೆಯ ವಾನಂ. ೪. [ಕಾಮಶಾ] ರತಿಬಂಧಗಳಲ್ಲಿ 
ಒಂದು ಬಗೆ :. ಮೆಲ್ಲನೆ ಮಲಗಿರ್ದವಳು ತನ್ನೆರಡು ಪಾದಂಗಳಂ ಮೇಲಕ್ಕೆ 
ಯತ್ತಿ ತೋರಣಕಂಭದಾಕಾರಂಗೆಯ್ದು ತನ್ನ ಕಾಲ್ಲಳಂ ತಿರುವುತ ಕೂಡಿ 
ದರೆ ಪ್ರೋಷ್ಠ[ಶಾಕಾಂ. ಪ್ಪ]ಮೆಂಬ ಕರಣಂ (ಕಾಮಶಾ. ೨೩೩). [ಸಂ] 
ಪ್ರೋಷ್ಠಪದ (ನಾ). ೧. [ಜ್ಯೋತಿ] ಪೂರ್ವಾಭಾದ್ರಾ, ಉತ್ತರಾ 
ಭಾದ್ರಾ ಎಂಬ ಎರಡು ನಕ್ಷತ್ರಗಳು. ೨. ಚಾಂದ್ರಮಾನ 
ದಲ್ಲಿನ ಮೂರು ವಂತ್ತು ನಾಲ್ಕನೆಯ ನಕ್ಷತ್ರಗಳಿಗೆ ಸಂಬಂಧಿಸಿದ 
ತಿಂಗಳು ; ಭಾದ್ರಪದಮಾಸ. [ಸಂ.7 
ಪೋಷ್ಠಿ (ನಾ)- ಹೆಣ್ಣುಮಿಾನು ತ “ಪ್ರೋಷ್ಠಿಯೆನೆ ಶಫರಿಯೆಂದೆನೆ ಹೆಣ್ಣು 
ಮಾನಕ್ಕು ” [ಸಂ. ಪ್ರೋಷ್ಠೀ] 
ಪೋೋಹ (ನಾ). ಆನೆಯ ಕಾಲು ; ಸುಸಂಚಿತಪ್ರೋಹಘಳೀಹಸ್ತಗಾತ್ರನುಂ 
ಪರಿಪೂರ್ಣಶ್ಲಿಷ್ಟಪಾರ್ಷಿಯುಂ . . , ಅಪ್ಪ ವಿಜಯಪರ್ವತಗಜೇಂದ್ರಂ 
ಬಂದು (ಆದಿಫ. ೦೨-೫೬ ನ). [ಸಂ.] 
ಪ್ರೌಢ (ಗು). ೧. ಚೆನ್ನಾಗಿ ಬೆಳೆದ; ವೃದ್ಧಿಯಾದ : ಪ್ರೌಢವಿಲಾಸಿನೀ 
ಮನಸಿಜಂ. . . ಶ್ರೀಧರಂ (ಜತ. ೦-೩). ೨. ಗಾಢವಾದ; ಸಾಂದ್ರ : 
೩. ವೇಗವುಳ್ಳ; ರಭಸವಾದ. ೪. ಪಾಂಡಿತ್ಯದಿಂದ ಕೂಡಿದ; 
ಬುದ್ಧಿವಂತಿಕೆಯಂ- ೫. ಮದುವೆಯಾದ; ವಿವಾಹ ಮಾಡಿಕೊಂಡ. 
(ನಾ). ಓ. ಪಾಂಡಿತ್ಯದಿಂದ ಕೂಡಿರುವುದಂ; ವಿದ್ವತ್ಪೂರ್ಣ 


೬-೨೩) ; 30 


16 


೭೩೩) ; 


25 


830 


8 


(ಮುಂಗರಾ. 0೦೨೦-೬) - 


೬೧೩೯ 


ಪ್ರೌಢಿ 


ವಾಗಿರಂವುದು : ಶಾಸನಗಳ ಭಾಷೆ, ವ್ಯಾಕರಣ, ಛಂದಸ್ಸು ಇವು ಪ್ರೌಢ 
ವಾಗಿವೆ (ಸಾ೬೬. 0): ಪಿ. ವಯಸ್ಸಿಗೆ ಬಂದವನಂ ; ಪ್ರಾಯಸ್ಕ : 
ನೀನು ಇನ್ನೂ ಸಣ್ಣವನು. ಸ್ವತಂತ್ರನಾಗಿ ನಡೆಯಶಕ್ಕಷ್ಟು ಪ್ರೌಢನಾಗಿಲ್ಲ 
(ವಂ. ೪-೩6). ೮. ಪಂಡಿತ; ಪ್ರಗಲ್ಕ : ನಿಮ್ಮಯ ಸಭೆಯೊಳಿಪ್ಪ 
ಪ್ರೌಢರ ವಿಚಾರಿಸೆ ತಾವೆ ಪೇಳ್ವರು (8ಶ್ರಕರಾ. ೨-೨); ಒರ್ವ ವಿಟ 
ನಿದಿರ್ವಂದು ಮತ್ತೇಭಗಾಮಿನಿ ಭೃಂಗನೀಲಕುಂತಳೆ ಪನ್ನಗಾಭಸುಂದರ 
ವೇಣಿ ಬೆದಜಬೇಡೆನುತೆ ತಕ್ಕೈಸಿದನದೇಂ ಪ್ರೌಢನೋ (ಶೈಮಿರಾ-೨೬-6). 
[ಸಂ.] 
ಪ್ರೌಢತೆ (ನಾ). ಜಾಣ್ಮೆ; ನೈಪುಣ್ಯ; ಪ್ರಾವೀಣ್ಯ : ದುರ್ಧರಸಮರ 
ಜಯಪೌಢತಾರೂಢದೋಶ್ಕೌರ್ಯದೆ ಶೂರಾರಾತಿಸಂದೋಹಮನೆಅಗಿಸಿ 
(೫ಂದ್ರಫು. ೫-೦೬೯) ; ತುಳುಂಕಿದರಂಬುವಂ ನಿಜಪ್ರೌಢತೆಯಿಂದಮೊಲ್ಲೂ 
ಎಸಟಂಬರಿದಾಡಿದ೦*. . .ಲಲಿತಾಂಗಿಯೆರ್‌ (ಹಾರ: ೪೨೨೭) - 
[ಸಂ. ಪ್ರೌಢತಾ] 
ಪ್ರಾಢವತ್ಸೆ (ನಾ). ಅನೇಕ ಕರಂಗಳನ್ನು ಹಾಕಿರುವ ಹಸಂ : “ಬಷ್ಕ 
ಯಣೀ, ಪ್ರೌಢವತ್ಸು ಈ ೨ ಕಡೆಗಂದಿ” (ಜರಾಯು. ೪೩-೦೦೩). 
[ಸಂ. ಪ್ರೌಢವತ್ಸಾ] 


.[ಪ್ರೌಢವಯಸ್ಕ (ನಾ). ವಯಸ್ಸಿಗೆ ಬಂದವನಂ : ಪುಲಿಕೇಶಿ ಸಾಯುವಾಗ 


ಅಂದರೆ ಸುಮಾರು ೬೪೨ರಲ್ಲಿ ವಿಕ್ರಮಾದಿತ್ಮನು ಪ್ರೌಢವಯಸ್ಕನಾಗಿರ 
ಬೇಕು (ಕರಾ, ೭ಟಿ. [ಸಂ.] 

ಪ್ರೌಢವಿದ್ಯಾಭ್ಯಾಸ (ನಾ). ೧. ಹೆಚ್ಚಿನ ತಿಳಿವಳಿಕೆಯನ್ನು ನೀಡುವ 
ಶಿಕ್ಷಣ : ಇದ್ದ ಊರಿನಲ್ಲಿ ಪ್ರೌಢಶಾಲೆಯಿಲ್ಲವಾದ್ದರಿಂದ ಮಗನನ್ನು 
ಪ್ರೌ ಢವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಕಳುಹಿಸಬೇಕಾಯಿತು (6). 
೨. (ವಿಶ್ವವಿದ್ಯಾನಿಲಯದ ಮಟ್ಟದ) ಉನ್ನತಶಿಕ್ಷಣ : ಎಷ್ಟೇ 
ಕಷ್ಟವಾದರೂ ಸರಿ, ಮಗನಿಗೆ ಪ್ರೌ) ಢಎಿದ್ಯಾಭ್ಯಾಸ ಮಾಡಿಸಬೇಕೆಂಬ ಅವನ. 
ಹಟ ಸಾರ್ಥಕವಾಯಿತು (ಕೂಂ)- [ಸಂ.] 

ಪ್ರಾಢವಿವಾಹ (ನಾ). ವಯಸ್ಸಿಗೆ ಬಂದ ವಧೂವರರ ವಿವಾಹ : 


ಪ್ರೌಢವಿವಾಹ, ಎಧವಾವಿವಾಹ , . . ವಿಚಾರವಂತರನ್ನು ಆಕರ್ಷಿಸಿತು 
(ರರ್ನಸಾ. ೬೩೫). `ಬಾಲ್ಯವಿವಾಹ' ಪರಾ. [ಸಂ.7 


ಪ್ರೌಢಶಾಲೆ (ನಾ). ಹೆಚ್ಚಿನ ವಿದ್ಯಾಭ್ಯಾಸವನ್ನು ನೀಡುವ ಶಾಲೆ; 
ಹೈಸ್ಕೂಲು : ತೀರ್ಥಹಳ್ಳಿಗೆ ಮುಂದೆ ತಂದೆ ಕರೆತಂದರು ಐ))ಢಶಾಲೆಗೆ 
ಸೇರಿಸಿದರು (ಇಂಶಾಶ. ೦೪-3೯) ; ಮಾಧ್ಯವಿಕಶಾಲೆ ಸೆಕೆಂಡರೀಶಿಕ್ಷಣದ 
ಒಂದು ಅಂಗ ಮಾತ್ರವಾದ್ಧರಿಂದ ಅದು ಪ್ರೌಢಲಾಲೆಯೆ ಕಡೆ ಕೈ ತೋರಿ 
ಸಲೇಬೇಕು (ಕಿಕ್ಷದ. ೦60). "ಪ್ರಾಥಮಿಕಶಾಲೆ' ಪರಾ, 

[ಸಂ. ಪ್ರೌಢಶಾಲಾ] 

ಪ್ರೌಢಶಿಕ್ಷಣ (ನಾ). ೧. - ಪ್ರೌಢವಿದ್ಯಾಭ್ಯಾಸ ೧: ಶಿಕ್ಷಣ ವ್ಯಮ್ಥೆ 
ಯನ್ನು ಕೆಳಗಿನ ನಕ್ಷೆಯ ಮೂಲಕ ವಿವರಿಸಬಹುದು: ಪ್ರಾಥಮಿಕ ಶಿಕ್ಷಣ- 
ಪ್ರೌಢಶಿಕ್ಷಣ _, ವಿಶ್ವವಿದ್ಯಾನಿಲಯದ ಶಿಕ್ಷಣ (8ರ: ೦೪೨). ೨. 
ಪ ಿಢವಿದ್ಮಾಭಾ ಸ ೨: ಇದ್ದ ಊರಿನಲ್ಲಿಯೇ ಕಾಲೇಜು ಬಂದುದರಿಂದ 
ಅವನ ಮಗನ ಪೌೌಢಶಿಕ್ಷಣಕ್ಕೆ ಸುಲಭವಾಯಿತು (6). [ಸಂ.] 

ಪ್ರೌಢಿ (ನಾ). ೧. ಬಲಿಯಂಂವಿಕೆ; ಪಕ್ವವಾಗುವಿಕೆ. ೨. ಚತುರತೆ; 
ಜಾಣ್ಮೆ; ನಿಪುಣತೆ: “ಪ್ರೌಢಿಃ -- ಜಾಣತನಂ” (ಉಕಾಕಕ್ಕ- ೦೬೦); 
.ಆಚಾರ್ಯರ್ಲೆಮ್ಮಂ ನಿಯಮಿಸುಗೆ ನಿಜಾನುಗ್ರಹಪ್ರೌಢಿಯಿಂದಂ (ಪುಷ್ಪಪು- 
೧-೩); ಪಶ್ರಿಢಿಯಲ್ಲಿದು ಕೇಳಿ ಬಲ್ಲೆವು ರೂಢಿಯಲಿ ಸಮಬಲರು ಭೀಮ 
ಸಗಾಢದಲಿ ಬಲಭದ್ರ ಕೀಚಕ ಶಲ್ಕರೆಂಬುವರು (ಳುಕ್ಕಾಂ- ೪-೪). 
೩. ಸೊಕ್ಕು, ಗರ್ವ. ೪. ಧೈರ್ಯ; ಎದೆಗಾರಿಕೆ. ೫. ಸಾಹಸ; 
ಶೌರ್ಯ. ೬. [ಕಾವ್ಯವಿನಾ] ಅರ್ಥಗುಣಗಳಲ್ಲಿ ಒಂದಂ ; ದೀರ್ಫ 


ಪೌಢಿಮೆ 


ಸಮಾಸವನಲ್ನ ರಚಿಸಂವ ಅಥವಾ ಸಮಾಸದ ಅರ್ಥವನ್ನು ಸರಳ 
ವಾದ ಮತ್ತು ವಿರಳ ಶಬ್ದಗಳಲ್ಲಿ ನಿರೂಪಿಸುವ ಬರಹದ ಗಂಣ : 
ಅರ್ಥಗುಣಗಳಲ್ಲಿ ಓಜಸ್ಸು (ಅಥವಾ ಪ್ರೌಢಿಯು) ಮೊದಲು ನಾಲ್ಕು 
ಭೇದಗಳು ಕೇವಲ ವೈಚಿತ್ರ 8 ಮಾತ್ರ (ಕೈರಡಿ- ೨೩೪) - [o.] 

ಪ್ರೌಢಿಮೆ (ನಾ). ೧. ಜಾಣ್ಮೆ; ಚಾತಂರ್ಯ; ನೈಪುಣ್ಯ : ಯಾವನೋ 
ನಿಪುಣನಾದ ಕಲಾವಿದನು ವರ್ಷಗಟ್ಟಲೆ ದುಡಿದು ಅದರಲ್ಲಿ ತನ್ನ ಕಲಾ 
ಪ್ರೌಢಿಮೆಯನ್ನು ಭಟ್ಟಿ ಇಳಿಸಿದ್ದನು (ಕುಂತು. 0). ೨. ಅತಿಶಯ 
ವಾದ ಕೌಶಲ್ಕ : ಅದು. . - ಗ್ರೀಕರ ರುದ್ರನಾಟಕದ ಪ್ರೌಢಮೆ 
ಯನ್ನೂ ಗಾಂಭೀರ್ಯ೯ವನ್ನೂ ಗಳಿಸಿತು (ಅ೦ಳಾ. ೬). (ಪ್ರೌಢಿ್ಲ- ಮೈ] 
ಪ್ರೌಢಿವೆಕು (ಕ್ರಿ). ನೈಪುಣ್ಯವನ್ನು ಹೊಂದು ; ಪ್ರೌಢಿಮೆಯನ್ನು 
ಪಡೆ : ಸಮಗ್ರತರಶಿಷ್ಯಾನುಗ್ರಹ ಪೌಢಿವೆತ್ತನವದ್ಕರ್‌ ದಯೆಗೆಯ್ಯ 
ರಕ್ಕೆ ದಯೆಯಿಂ ಭವ್ಕಾಳಿಗೆ (ಶಂಾಮಾ- ೦-೩). , [ಪ್ರೌಢಿ ೬ ವೆಯ್ಯ) 

ಪ್ರೌಢೆ (ನಾ). ೧. ತಾರುಣ್ಮಾವಸ್ಥೆಯನ್ನು ವಿಾಾರಿದ ಹೆಂಗಸಂ; 
ಮಧ್ಯಮ ವಯಸ್ಸಿನವಳು : ಐದುವರ್ಷಪರ್ಯಂತರ ಕೂಟವಾಗಿ 
ಮೂವತ್ತುವರ್ಷ ಪರ್ಯಂತ ಪ್ರೌಢೆ ಎನಿಸಿಕೊಂಬಳು (ಸಳನೈ. ೬೦). 
ವಿ. ತಿಳಿದವಳಂ; ಪ್ರಾಜ್ಞೆ : ಅತಿವ್ರೌಢೆಯೆನಿಸಿದ ಕೆಳದಿ (೩ಗಂ-೨-೬೪ 6); 
ನಾನು ನಿನಗಿಂತ ಚಿಕ್ಕವಳು. ಹುಡುಗಿಯೂ ಅಲ್ಲ. ಪ್ರೌಢ ಮೊದಲೇ ಅಲ್ಲ 
(ಕಾಂಕರಾ, ೬೭), ೩. [ಕಾವ್ಯವಿರಾ] ಬಾಲೆ. ಮುಗ್ಧೆ, ಎದಗ್ಗೆ ಮತ್ತು 
ಪ್ರಗಲೈಯರೆಂಬ ನಾಯಿಕೆಯರ ನಾಲ್ಕು ಭೇದಗಳಲ್ಲಿ ಮೂರನೆಯ 


೬೧೪೦ 


೩೦ 


28 


ಪ್ಲವಗಕೇತು 


ಕರೇಟು ಕುಕ್ಕುಟ .. . ಕಂಕವರ್ತಕ ಕುರರೀಪ್ಲವಪ್ರಕರದಿಂದೆ ವರಾಜಿ 
ಕುಮುನ್ನತೆಂ ವನಂ (ಹಲ್ಮಾರ. ೪-೭೨); ಆಗಳ್‌ ಸಮಂದ್ರಂಗಳೆಯ್ಲುತ್ತಿರ್ದ 
ವೆಂತೆನೆ ... ನೊರೆಗಳ* ಸದ್ಭುದ್ಭುದಂಗಳ್‌ ಗಜ ತುರಗ ನರರ ಕುಕ್ಕುಟಂ 
ಗಳ್‌ ಪ್ಲವಂಗಳ್‌ ನೆರೆದೆತ್ತಂ ತುಂಬಿ ಘೋಷಂ ಪೊರೆದೊರೆಯೆ 
ದಿಶಾಭಾಗಮಂ ಬಂದವಾಗಳ' (೫ಾಊಾಸ್ಕ. 0-00-40). ೧೨. ಅರವತ್ತ 
ಸಂವತ್ಸರಗಳಲ್ಲಿ ಮೂವತ್ತೆ ೪ದನೆಯ ಸಂವತ್ಸರ : ಪ್ರಭವ... 
ತಾರ್ವರಿ ಪ್ಲವ . .. ಅಕ್ಷಯವೆಂದಜುವತ್ತು ತೆಜನಾಗಿಹುದು 
(ವಿವೇಕ. ೨೬೩)- [ಸಂ.) 


ಪ್ಲವಂಗ (ನಾ)- ೧. ಕೋತಿ : ಮಂಗ: “ಬಲೀಮುಖಃ, ಮರ್ಕಟಕಃ, 


ವನೌಕಾಃ, ಪ್ಲವಂಗಮಃ, (ಪ್ಲವಂಗಃ), ಪ್ಲವಗಃ . , . ವಾನರ;__ ಈ 
೧೧ ಕೊೋಡಗಂ'' (ಹರಾಯು. ೩೯-೬೪) ; ನೆತ್ತರ ಹೂರದಲಿ ಹೋಹ 
ಪ್ಲವಂಗಕ್ಕವಧಿಯಿಲ್ಲ (ಕೊಂಕಾ- ೬-೩೫-೫೪. ವಿ. ಕಪ್ಪೆ : “ಮಂಡೂಕ; 
ಎ ಪ್ಲೆವಂಗಃ-ಈ ೮ ಕಪ್ಪೆ” (ಕಉಯಂು- 00-90). ೩. ಒಂದು 
ಬಗೆಯ ಜಿಂಕೆ. ೪. ಅಂಜೂರ ವೃಕ್ಷ. ೫. ಅರವತ್ತು ಸಂವತ್ಸರ 
ಗಳಲ್ಲಿ ನಲವತ್ತ ದನೆಯ ಸಂವತ್ಸರ : ಆ ವರ್ಷವೇ ಪ್ರಭವ... 
ಪ್ಲವಂಗ ಕೀಲಕ , . , ಅಕ್ಷಯವೆಂದಜುವತ್ತುತೆಜನಾಗಿಹುದು (ಏರಕೆ- 
೨೬೬)- ೧. ೫: ಮನೆ ಸಲೆ ಹೇವಿಳಂಬಿ ಸಹಕಾರಿ ವಿಕಾರಿ. . . ನಿಜ 
ವಲ್ಲಭೆ ದುರ್ಮುಖಯೆಂದೊಡೆನ್ನ ಪೆಂಪಿನ ವಿಭವಂ ಪ್ಲವಂಗದವೊಲಾದುದು 
ಮನ್ಮಥಚಿತ್ರಭಾನುವಿಂ (ಸೂಸು. 6-9೩೬); ಸೌಮ್ಮ ಶ್ರೀಮುಖಂ ಪ್ರಭವ 


ವರ್ಗಕ್ಕೆ ಸೇರಿದವಳು ; ಎದಗ್ಗೆ : ವಯಸವಿಭೀದದಿಂ ಬಾಲೆ ಯೌವನೆ | ೫ 
ಪೌ ್ರಢ್ಞೆ ಲ್‌ಲೆ (ಯೆಂದಿಂತು ಧರಿಶ್ರಿಯೊಳಪ್ಪರ್ನಾಲ್ವರ್ಕಾಂತೆಯರ* 4ಮದಶಿ - 
೭-೦), [ಸಂ. ಪ್ರೌಢಾ) 

ಪ್ರೌಢೋಕ್ತಿ (ನಾ). *ಪ್ರೌಢಿ ೬: ವರಕಾರ್ಯೊೋತ್ಕರ್ಷಕ್ಕೆ ತಾಂ ಕಾರಣ 
ವಾಗದಲೆಯುರೆ ಕಾರಣವಾಗೆ ಪ್ರೌಢೋಕ್ತಿ (ಕುಂ. 939); ವಿಷಯವು 
ಇಲ್ಲಿ ಕವಿಯ ಪ್ರೌಢೋಕ್ತಿಯಿಂದ ಅರ್ಥೂಂತರಕ್ಕೆ ವ್ಯಂಜಕವಾಗಿದೆ | ೩8 
(ರೃಷ್ಯಾರೋ- ೦೨೨). [ಸಂ.3 

ಪ್ಲಕ್ಷ (ನಾ). ೧. ಒಂದಂ ಬಗೆಯ ಮರ : ಬಸರಿ: “ಎತ್ತೆಗುದಿ ಪ್ಲಕ್ಷ 
ಮಕ್ಕುಂ” (ರೂಗಳ. ೩೩-೦೪). ವಿ. ಅತ್ತಿಮರ. ೩. ಆಲದ ಮರ; 
ಬರ್ವಾ ಪಥದೊಳೆಸೆದುದುದ್ದಂಡಶಾಖಾಕದಂಬೋಜ್ವ ಕಪಣ್ಯೋದೀರ್ಣ 
ಶುಂಭತ್ಸಳಕುಂಳಎಳಸಚ್ಚಾಯಕಂ ಪ್ಲಕ್ಷವೃಕ್ಷಂ  (ಶೃಷನಿ, ೨೦-೦೭). |39 
೪. ನೆರಳು; "ಛಾಯೆ: “ಪ್ಲಕ್ಷಿ_-ಛಾಯಾಯಾಂ, ನೆಳಲೊಳ್‌” 
(ಕಾಕಕ. 006). ೫. ಭೂಮಿಯ ಸಪ್ತದ್ವೀಪಗಳಲ್ಲಿ ಒಂದರ ಹೆಸರಂ. 

[ಸಂ.] 

ಪ್ಲವ (ಗು). ೧. ತೇಲಂವ. ೨. ಹಾರುವ; ನೆಗೆಯುವ. 
೩. ಉತ್ತಮಂವಾದ ; ಶ್ರೇಷ್ಠವಾದ. (ನಾ). ೪. ತೇಲಂವಿಕೆ. ೫.8 
ಹಾರುವಿಕೆ ; ನೆಗೆತ. ೬. ಪ್ರವಾಹ; ಹರಿವು: ನಿರ್ಭರಪೂರ 
ಮಾಗಿಯುಮತಿಸ್ನಿಗ್ಗಾಶ್ರುಧಾರಾಜಲಪ್ಲವಮುಂ ಬಾರಿಸಲೆಂತುಮಾಣವು 
ವಲಂ ಕಾಲೋರಗಗ್ರ ಸ್ತನಂ (6ರಪು- ೩-೬೪) ; ಅವಳಸಿಯ ಬಾಸೆಯೆಂಬೀ 
ನವಯೌವನವನದ ಲತೆಯ ಲಾವಣ್ಮಜಳಪ್ಲವಮನೊಳಕೊಳ: ಸದೆಂದಾಳ 
ವಾಳಮೆನೆ ನಿಮ್ಮ್ನನಾಭಿಮಂಡಲಮೆಸೆಗು೦ (ಮುಂ ಪು- ೩-೬೨) ; ವರ|(0 
ನೊತ್ತಿದ ಘುಸ್ಕಣರಸಂ ಗುರುಕುಚನಗಧಾತು ನಿರ್ರುರಪ್ಲವಮಿಳಿವಂತಿರೆ 
ನಂಸುಳ್ಹಿ ತರೆ ತಳ್ತೀಂ ಕರಮೆಸೆದುದೊ ಬಾಸಿವಳ್ಳಿ ತಳಿರೇಟ್‌ದಮೋಲ 


ಶುಕ್ಷಾನಂದನಿವನಿರಲ್ಕೆ ಕೃತಕಂ ಪ್ಲವಂಗದುರ್ಮುಖಿಯಂ ವಿಕಾರಿಯಂ 
ಪ್ರತಿದಿನಂ ಕರೆಯೆಂಬೆಯೆಂದು 'ಸಂವತ್ಸರಮನತಿಶಯಂ ಪೇಳ್ವಂತೆ ರೌದ್ರಿ 
ರಕ್ತಾಕ್ಷಿ ತಾಯಂ ಮಗಳ್‌ ಕೋಪಿಸಿದಳು (ಕಪು. ೦-೪೦). ೬. ಕುದುರೆ ಈ 
ಅಶ್ವ : “ತುರಂಗಂ ಕಪಿ ಭೇಕಂಗಳಿಂತು ಪ್ಲ್ರವಂಗಮಕ್ಕಾ”: (ಕಾಜಾನ- .9೩)- 
[ಸ0.7 
ಹ್ಲೆವಂಗಮ (ನಾ). ೧. ಇ ಪ್ಲವಂಗ ೧; “ಬಲೀಮುಖಃ ... 
ಪ್ಲವಂಗಮಃ . . - ವಾನರ ವ ಈ ೧೧ ಕೋಡಗಂ" (ಆಯು. 
೩೪೬೪). ೨. ಕಪ್ಪೆ : “ಮಂಡೂಕಃ ಪ್ಲವಂಗಮಃ , ಪ್ಲವಂಗಃ 
೨.ಈ ೮ ಕಪ್ಪೆ” (ಹಕಾಯು- ೦೦೯-೪೦). [ಸಂ.7 
ಪ್ಲವಂಗಎದೆ (ನಾ). (ಜೈನ) ಎದೈಗಳಲ್ಲಿ ಒಂದು; ಮರ್ಕಟವೇಷ 
ವನ್ನು ತಾಳುವ ವಿದ್ಯೆ : ಅಣುವಂ ಪ್ಲವಂಗವಿದೈಯಿಂ ಕಪಿಮೂರ್ತ್ಶಿಯಂ 
ಕೈಕೊಂಡು ಕಾಪಿನವರ್ಗೆಲ್ಲಂ ಮಹಾನಿದ್ರೆಯಂ ಮಾಡೆ (ಕಾನು. 409). 
[ಸಂ. ಪ್ಲವಂಗವಿದ್ಧಾ] 
ಪ್ಲವಕ (ನಾ). ೧. ತೇಲಂವವನು : “ಪ್ಲವಕಃ. ಪ್ಲವಮಾದ, --ಈ ೨ 
ಶೇಲ್ವಂ” (ಕಾಕಕ್ಕ. ೨6). ೨. ಕಪ್ಪೆ. ೩. ಡೊಂಬ. ೪. ಚಂಡಾಲ. 
೫. ಕೋತಿ ; ಮಂಗ. [ಸಂ.] 
ಪ್ಲವಗ (ನಾ). ೧. - ಪ್ಲವಂಗ ೧: “ಬಲೀಮುಖಃ . . , ಪ್ಲವಗಃ 
- ಎ * ವಾನರ; -. ಈ ೧೧ ಕೋಡಗಂ” (ಹಂಡು. ೩೯-೭೪); ನವರಸ 
ರಸಿಕಂ ಸುಮನಸ್ತವನೀಯವೆನಿಪ್ಪ ಕಾವ್ಯದತಿಶೆಯಮಂ ದುಃಕವಿಯಣಯ 
ನೆಂದು ಜಜ್‌ಯೆ ಪ್ಲೈವಗಕ್ಕೇವಾಟಕ್ಕಿ ಪಾರಿಜಾತಸ್ತಬಕಂ 4ರರ್ಶುಶಾ. 
ವಿ. ಕಪ್ಪೆ ; ಮಂಡೂಕ: “ ಮಂಡೂಕಃ, ಪ್ಲವಗಃ 
«ಎ ಪ್ಲವಂಗಃ-ಈ ೮ ಕಪ್ಪೆ” (ಹರಯ. ೦೯-೪೦) ; ಪ್ಲವಗಪ್ಲುತದಿಂ 
ಚಾರಣನಿವಹಂ ಚಾರಣಗಣಂಗಳಂ ತಾಗೆ ಪಯಃಃಪ್ಲವದೊಳಗೆ ಮುಲ್ಕಿ 


9-೩೬). 


(ಕಾ9ಕೇ. ೦೦-6೩). ೭. ನೀರಿನ ಮೇಲೆ ತೇಲುವ ಸಾಧನ ; ತೆಪ್ಪ ಪಾರಿಪ್ಲವನೇತ್ರೆಯರಮರಕಾಂತೆಯಲ್‌ ಸೊಗಯಿಸಿದರ್‌ (ಅ8ತ: ೪-೬೦). 
ದೋಣಿ, ಮೊದಲಾದಂವು : “ತಳ್ಳಂ.  ಉಡುಪಃ. ವ್ಹವಃ- ಈ ೩. ಒಂದು ಬಗೆಯ ನೀರು ಹಕ್ಕಿ; ನೀರುಕೋಳಿ. ೪. ಸೂರ್ಯನ 
೩ ತೆಪ್ಪರಿ” (ಕಉಯು. ೦೦೦-೪). ೮. ಕಪ್ಪೆ. ೯. ಕೋತಿ. ೧೦./,, ಸಾರಥಿ ; ಅರಂಣ. (ಸಂ. 


ಚಂಡಾಲ ; ಹೊಲೆಯಂ. ೧೧. ಒಂದು -ಬಗೆಯಂ ನೀರು ಹಕ್ಕಿ: ಕೃಕರ ಪ್ಲವಗಕೇತು ನಾ). ಕವಿಯನ್ನು ಧ «ಜದಲ್ಲಿ ಉಳ್ಳವನಂ; ಕವಿಧ್ವಜ: 


ಪ್ಲವನ 


ಅವಿಂತಚತುರಂಗೆಸೇನಾಸಮುನ್ವಿತರ. ಪ್ಲವಗಕೇತುಗಳ್ಮಾರುತಮಾರ್ಗವು 
ನೆಳಸಿ ಬಳಸಿ ನಡೆದರ್‌* (ಶಂಉರೂ. ೦೩-೨೬). (ಸಂ.] 

ಪ್ಲವನ (ನಾ). ೧- ತೇಲಂವುದು : “ಪ್ಲವನಂ, ಪ್ಲವನೀಯಂ-ಈ 
೨ ತೇಲೈ” (ಣಕಕ್ಕ. 09). ೨. ಮಾಹ; ಸ್ನಾನ. ೩. ಕುಪ್ಪಳಿಸಂ 
ವುದು; ನೆಗೆತ. ೪. ಪ್ರವಾಹ ; ನೆರೆ: ಉದ್ಗತನಿರ್ಭುರಪ್ಲವನದಿಂ 
ಗಂಗಾಸರಿತ್ಸೂರಮಂ ನಗುವಂತುನ್ನತಿವೆತ್ತ ಕಲ್ಪತರುಸಾನೂದ್ಧಾನದಿಂ 
ಮೇರುವಂ ್ಹನಗುವಂತೊಪ್ಪುವುದಂ ವಸಂತ ಗಿರಿಯಂ ಕಂಡಂ 
ವಂಹೀಮಂಡನಂ (ಶಂಕಾಮಾ. ೨-೦೩). ಹ. ಇಳುಕಲಂ ; ಇಳಿಜಾರಂ. 
೬. ಕಂದುರೆಯಂ ನಡಗೆಗಳಲ್ಲಿ ಒಂದು ಬಗೆ. [ಸಂ.] 

ಪ್ಲವಿಸು (ಕ್ರಿ). ಹರಿ; ಪ್ರವಹಿಸು : ಪ್ಲವಿಸಿತ್ತಸೀಮರೋದನಮೆತ್ತಲುಂ 1 
ರಣಂ `ಮಿಂದತ್ತು ಕರೆವ ಕಂಬನಿಮಳಿಯ ತೀರ್ಥದಲಿ 1 
66-೨9೨೩)- [ಪ್ಲವನ-- - ಇಸ್ಯು) 

ಪ್ಲಾಂಟೇಷನ್‌ (ನಾ). ಹತ್ತಿ. ಹೊಗೆಸೊಪ್ಪು. ಕಾಫಿ. ಟೀ ಮೊದ 
ಲಾದ ಗಿಡಗಳ ತೋಟ : ಪಬ್ಲಿಕ್‌ರಸ್ತೆಗಳ ಉದ್ಯಾನ ತೋಟಗಳ 
ಪ್ಲಾಂಟೇಷನ್‌ಗಳ ನಾಲಾಗಳ . , , ಸ್ವಾಧೀನಗಾರರು (ಗ್ರಾಮಾಳ- 90೬); 
ಅಲ್ಲಿಯ ಪ್ಲಾಂಟೇಷನ್‌ ಕೃಷಿಯ ಹೊಲಗಳ ವಿಸ್ತಾರ ಸ್ಕಾಧಾಎಕವಾಗಿ 
ದೊಡ್ಡದೇ ಇರುತ್ತದೆ (ಬಶಿಸಂ. 90). [+ %o. plantation] | 

ಪ್ಲಾಟಿನಂ (ನಾ). ಒಂದಂ ಬಗೆಯ ಲೋಹ; " ಅಸಂಮಿಶ್ರಿತ 
ಆಮ್ಲಗಳಿಂದ ಕ್ಷಯಿಸದ, ಬಹಳ ತೀವ್ರಶಾಖದಲ್ಲಿ ಮಾತ್ರ ಕರಗುವ, 
ತಗಡಾಗಿ ಬಡಿಯಲೂ ತಂತಿಯೆಳೆಯಲೂ ಆಗುವ, ಭಾರವಾದ, 
ಒಂದು ಬಿಳಿಯ ಲೋಹ” (Platinum: ಇಂಕು) : ಈಗ ನಮಗೆ 
ಗೊತ್ತಿರುವ ಧಾತುಗಳಲ್ಲಿ ಪ್ಲಾಟಿನಮ್‌ ಎಂಬ ಧತತುವಿನ ಹೊರತು 
ಚೆನ್ನದಷ್ಟು ಭಾರವುಳ್ಳ ಧಾತುವು ಎರಡನೆಯದಿಲ್ಲ (ಮೂಂಬಯಿ- ೪-೦೦೨): 

[೬ %o. platinum) 

ಪ್ಲಾವ (ನಾ). ೧. ಹರಿಯುವುದು. ೨. ಹಾರಂವಿಕೆ; ನೆಗೆತ. 
೩. ಉಕ್ಕಿ ಹರಿಯುವುದು ; ದಡ ಮಾರಿ ಹರಿಯುವುದಂ. [ಸಂ-] 

ಪ್ಲಾವಕ (ಗು). ತೇಲುವ : ಕೃತಿ ವರ್ತಮಾನದಲ್ಲಿ ಜನ್ಮವೆತ್ತಿದರೂ ಅದರ 
ಸೆಳಿತಕ್ಕೆ ಸಿಕ್ಕಿಕೊಳ್ಳದೆ ಸಂತತ ವರ್ತಮಾನಕ್ಕಿರುತ್ತದೆ, ತನ್ನಲ್ಲಿ ತುಂಬಿ 
ಕೊಂಡಿರುವ ನಲವಿನ ಪ್ಲಾವಕಶಕ್ತಿಯಿಂದ (ಕಾವ್ಕಕು- ೦೦). [ಸಂ.] 

ಪ್ಲಾವನ (ನಾ). ೧. ಮೇರೆ ಮಾರಿ ಹರಿಯುವುದಂ ; ದಡ ಮಾರಿ 
ಹರಿಯುವುದು. ೨. ನೆರೆ; ಪ್ರವಾಹ. ೩. ಸ್ನಾನ: ಶೋಷಣ 
ದಾಹನ ಪ್ಲಾವನಗಳಿಂಬ ಮೂಮಟಿಕ್ರಿಯೆಗಳಂ (ವಿವೇಕ. ೦೦೩). 
೪. ತೇಲಂವವನು : ಅಲಘುಪ್ರಸಾದಾಮೃತಪ್ಲಾವನರ್ಗೆ ಮತ್ತೊಲವಿನಿಂ 
ಪ್ಲಾವನಕ್ರಿಯೆಗೆಯ್ಯಲೇಕೆ (ರಾ. 0-0೧-೨0). [ಸಂ.] 


೬೧೪೧ 


(ಕಠ್ರ್ರಾಂಗ- 


ಪ್ಲಾವಿತ (ನಾ). ಆವೃತವಾಗುವಿಕೆ ; ಕಾಳಿಯ ವಪೂಜಾಸ್ಥಾನವು| 86 
ನರಮಾಂಸರಕ್ತದಿಂದ ಪ್ಲಾವಿತವಾಗುವುದೆಂಬುದನ್ನು . . . ಅವಳ 


ಹೃದಯವು ಸಹಿಸಲಾರದಾಗಿದ್ದಿತು (ಪಾಳು. ೦೨೪). [ಸಂ.] 

_್ಲಸ್ಟಿಕ್ಯು (ನಾ). ರಬ್ಬರಿನಂತೆ ಮೃದುವಾಗಿರ:ವ ವಸ್ತು; ಒಂದು 

ಬಗೆಯ ಮೋಣ: ಪ್ಹಾಸ್ಟಿಕ್ಕು ಗೊಂಬೆಯನಾಟಕೆ ತಂದಳು 

(ಶಂದ್ರವೀ. 4-೩3). [«-ಇರಿ. ೫1885101 

ಪ್ಲೀಡರು (ನಾ). ನ್ಯಾಯವಾದಿ ; ವಕೀಲ : ಒಬ್ಬ ಅಡ್ವೋಕೇಟ್‌ ಯಾ 
ಪ್ಲೀಡರ್‌ ಖರ್ಚುಗಳನ್ನು ಫಲಾನೆ ಕಾಲದಲ್ಲಿ ಕೊಡುವಂತೆ ಕಂಠೋಕ್ತ 
ವಾಗಿ ಯಾವ ಕರಾರೂ ಮಾಡಲ್ಪಟೆದೆ ಇದ್ದರೆ ಆ ಖರ್ಚಿನ ಬಗೆ 
ಅಡ್ವೋಕೇಟ* ಯಾ ಪ್ಲೀಡರಿಂದ ಮೂರು ವರ್ಷಗಳು (ಗ್ರಾಮಾ. ೦೬೭). 

[+ %o. pleader] 


೧. ಹೊಟ್ಟೆಯ ಎಡಭಾಗದಲ್ಲಿ ಇರುವ ಮಾಂಸ 


46 


ಪ್ಲೀಹ (ನಾ). 


ಖ್ಲೋಷ 


ಗ್ರಂಥಿ ; ಗುಲ್ಮ: ತೊರಳೆ : ಮುಂದೆ ಅವು ಪ್ಲೀಹಕ್ಕೆ ಹೋಗಿ, ಅಲ್ಲಿ 
ಈ ಸತ್ತ ಕಣಗಳನ್ನು ಒಪ್ಪಿಸಿ ಬರುವುವು (ಕಾಂಕ್ರ- 1 ೩೦6); ಹಾಗಾದರೆ 
ಈ `ನಾಗಸೇನ' ಎಂಬುದು ಉಗುರೇ ? ಹಲ್ಲೆ ? . ..ಮೂತ್ರಕೋಶವೆ ? 
ಪ್ಲೀಹವೇ ? (ಬುರ್ಮಶ್ರ. ಮಿಲಿಂದ. ೩೪): ೨ ಗುಲ್ಮರೋಗೆ ಬ 
ಬಿಸರುಹಸವಖನಿರೆ ಮಕರದೊಳಸದ್ದ )ಹದ್ವಿತಯಮಿರೆ ನಿಶಾನಾಥಂಗಿರ್ದೆಸೆ 
ಯೊಳ್‌ ಮನುಜಂ ಪ್ಲೀಹ ಶ್ವಸನ ಕ್ಷಯ ಗುಲ್ಮ ವಿದ್ರಧಿವ್ಕಾಧಿಯುತಂ 
(ಕಾಕತಿ: ೨೦-೦೩); ತನಿಳೀಸಪತ್ರೆ ೧ ತೂಕ... ಚೂರ್ಣವಂ ಮಾಡಿ 


ಸಕ್ಕರೆವೆರಸಿ ಸೇವಿಸೆ... ಪ್ಲೀಹ, ಎದೆನೋವು... ಮುಣ್ಣುಂ 
(ಸಳನೈ- ೨೦೬). [ಸಂ.7 

39 | ಪ್ಲೀಹಾಪಹೆ (ನಾ). ಒಂದಂ ಬಗೆಯ ಮರ: “ಪ್ಲೀಹಾಪಹಾ- 
ದೇವದಾರು” (ಓಕಧಿ. ೦೦೦). [2] 


ಪ್ಲುತ (ಗಂ). ೧. ತೇಲುತ್ತಿರುವ. ೨. ಕುಪ್ಪಳಿಸುವ ; ನೆಗೆಯಂವ ; 
ಹಾರುವ ಃ. ಪ್ಲುತ ಲೀಲಾಮೃಗಜಾಳಮಂ ಶುಕಪಿಕವ್ಯಾಹಾರಸಂಪಾದಿತ 
ಪ್ರತಿನಾದೋದಯಮಂ . .. ಪೊಕ್ಕಂ. ಮಹೀವಲ್ಲಭಂ (ಲಾವ: ೪-0೬) - 
೩. ವಂಳಂಗಿದ ; ಲೀನವಾದ. (ನಾ). ೪. [ಅಶ್ವಶಾ] ಕುದುರೆಯ 
ಐದು ಬಗೆಯ ನಡಗೆಗಳಲ್ಲಿ ಒಂದು; ಕುಪ್ಪಳಿಸುತ್ತ ನಡೆಯುವುದು: 
ಆಸ್ಕಂದಿತ ರೇಚಿತ ಧೌರಿತ ವಲ್ಲಿತ ಪ್ಲುತಮೆಂಬೈದುಂ ತೆಅದ ನಡೆಯಿಂ 
ಬೆಡಂಗುವಡೆದ ಪಟ್ಟದ ವಾರುವವರ್ಗಂ (ಶಾರಫು- ೦೬-೨೦೦); ಕುಪ್ಪಳಿಸಿ 
ಕುಪ್ಪಳಿಸಿ ಹಾರಿ ಓಡುವುದು ಪ್ಲುತವೆನಿಸಿಕೊಂಬುವುದು (ಅಕ ಟೀ. ೨8-0): 
೫. [ಛಂದ] ಉಚ್ಚಾರಣೆಯಲ್ಲಿ ಮೂರಂ ಮಾತ್ರೆಗಳ ಕಾಲವನ್ನು 
ತೆಗೆದು ಕೊಳ್ಳುವ ಅಕ್ಷರ ; ದೀರ್ಫಕ್ಕಿಂತಲೂ ಸ್ವಲ್ಪ ಕಾಲಾವಕಾಶ 
ವನ್ನು ಹೆಚ್ಚಿಗೆ ತೆಗೆದುಕೊಳ್ಳುವ ಅಕ್ಷರ ; ತ್ರಿಮಾತ್ರಕ : ಮಾತ್ರಾ 
ತ್ರಯ ಪರಿಗತಮಪ್ಪುದೆ ವಲಂ ಪ್ಲುತಂ: (ಕಾವ್ಮಾಪ: 00); ಹ್ರಸ್ವಮದೇಕ 
ಮಾತ್ರಕಂ ದೀರ್ಧಮುಭಯಮುಾತ್ರಂ ತ್ರಿಮಾತ್ರಕಂ ಪ್ಲುತಮಕ್ಕುಂ (ಕರುರ. 
90); ಪ್ಲುತಕ್ಕೆ ಮಾತ್ರೆ ಮೂರು. ಆದರೆ ಛಂದೋದೃಷ್ಟಿಯಲ್ಲಿ , , , 
ಪ್ಲುತವನ್ನು ಗುರುವಾಗಿಯೇ ಗುಣಿಸಿದ್ದಾರೆ (ಸಂಕೋರ- ೧೦೩. ಹ. 
[ಸಂಗೀತ] ತಾಳದ ಆರಂ ಅಂಗಗಳಲ್ಲಿ ಒಂದು; ಲಘುವಿನ 
ಮೂರರಷ್ಟು ಅಕ್ಷರಕಾಲವನ್ನು ಹೊಂದಿರುವುದು : ತಾಳಕ್ಕೆ ಬರುವ 
ಅವಯವಗಳಿಗೆ ಅಂಗಗಳು ಎಂದು ಹೆಸರು. ಅನುದ್ರುತ, ದ್ರುತ, ಲಘು 
ಗುರು, ಪ್ಲುತ ಮತ್ತು ಕಾಕಪಾದ ಇವೇ ಷಡಂಗಗಳು ... . ಲಘುವಿನ ಮೂರ 
ರಷ್ಟು ಅಕ್ಷರಕಾಲವನ್ನು ಪ್ಲತವೂ ಲಘುವಿನ ನಾಲ್ಕರಷ್ಟು ಅಕ್ಷರಕಾಲವನ್ನು 
ಕಾಕಪಾದವೂ ಹೊಂದುತ್ತವೆ (ಸಂಗೀಕಂ- a9)- [ಸಂ.] 

ಪ್ಲುಷ್ಟ(ಗು). ೧. ಸುಟ್ಟ; ಕರಿಕಾದ. (ನಾ). ೨. ಸುಟ್ಟುದು; 
ಕರಿಕು: ದೀರ್ಫೋಹಷ್ಠಫೂತ್ಕಾರಂಗೆಯ್ವ ನಾಗರಾಜಚಕ್ರದಿಂ ಪ್ಲಷ್ಟ 
ಮಾದ ಸಾಗರಸಲಿಲದೊಳ್‌ ಮಲಮಲನೆ ಮಜಿಗುವ ಜಲವಿಚರೆ 
ಚಕ್ರದಿಂ (ಗರಾಯು. 6-೨೦)- [ಸಂ.] 

ಪ್ಲೇಗು (ನಾ). ಜ್ವರ, ಬಲಹೀನತೆಗಳುಂಟಾಗಿ ಕೈಕಾಲುಸಂದು 
ಗಳಲ್ಲಿ ಗಡ್ಡೆಯೆದ್ದು ಬಾಧಿಸುವ ಒಂದು ಬಗೆಯ ಅಂಟುರೋಗ ; 
ಮಾರಿರೋಗ : ಪ್ಲೇಗನೆ ಪೋಗಿಸು ಮಾರಿಯೇ (ಮೈಸೂಮೆ. ೨-೯4); 
ಪ್ಲೇಗು ಮುಖ್ಯವಾಗಿ ಪ್ರಾಣಿಸಂಬಂಧ ರೋಗ (ಕರಿಕೋ- ೫1, 3೩೩). 


ಸಪ 
ಸುಪ್ತ 


{— ಇಂ. Plague] 
ಪ್ಲೇಟು (ನಾ). ತಟ್ಟೆ ; ತಾಟು . ರಾಮಣ್ಣ ಉಪ್ಪಿಟ್ಟಿಗೆ ಮುಹೂರ್ತ 
ಮಾಡಬೇಕೆಂದು ಪ್ಲೇಟನ್ನು ಮುಂದಕ್ಕೆ ಎಳೆದುಕೊಂಡ (ಮೂರಾಂ-9೨) ; 
ಬೋಂಡಾದ ಪ್ಲೇಟುಗಳನ್ನು ಮೇಜಿನ ಮೇಲಿಡುತ್ತ ಮಾಣಿ ಹೇಳಿದನು 
(ಶೆಂರುಖ. ೪೨). [._ಇಂ. plate] 


ಪ್ಲೋಷ (ಗು). ೧. ಸುಡುವ ; ದಹಿಸುವ: ಸದ್ಯಸ್ನಂತಾಪಿತಲೋಹ 


ಫ 


ಪುತ್ರಿಕಾಪರಿರಂಭಸಂಭವಪ್ಲೋಷಗಲಜ್ಞಾ ೦ಗಲಗಲ ದ್ರು ಧಿರವಿಚಲದಸ್ತಿ 
ನಿರ್ಯನ್ಮಜಹ್ಮಾ ಶುಷ್ಕತ್ಕಂಠ . . . ಆಕ್ರಂದತ್ಸ್ವರಪರಿಗತಂ* ಸೈರಿಸ 
ಅದೆ ತಡದಡಿಸಿ (60ಫ- 8-6೭ ಕ). (ನಾ). ೨. ಸುಡುವಿಕೆ; 
ದಹಿಸಂವಿಕೆ. ೩. ನಾಶ; ಧ್ವಂಸ: ದ್ವಿಟ್ಟುರಪ್ಲೋಷ[ಕಾಣಂ. 
ಧ್ವಂಸ] ರತಕ್ರೋಧಂ , . . ರಕ್ಷಿಸುಗೆ (8ಗರಿ. ೦-೩). [ಸಂ.3 

ಫ (ನಾ). ೧. ಕನ್ನಡವರ್ಣಮಾಲೆಯ ನಲವತ್ತೆರಡನೆಯ ಅಕ್ಷರ. 
ಪಿ. [ಗಣಿತ] ಎರಡು ಎಂಬ ಸಂಖ್ಯೆಯ ಸೆಂಕೇತ : “ಖಠಫರಮ 
ದೆರಡಕ್ಕು” (ಕುಂಗರಾ. ೦೦೪-೦೧). 

ಫಂಜಿಕೆ (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರ ಬೇರು; 
ಗಂಟುಭಾರಂಗಿ. “ ಹಂಜಿಕೆ ' ಪಠಾ. [ಸಂ. ಫಂಜಿಕಾ] 

ಫಂಟ  ಪಂಟಂ' ನೋ: 

ಫಂಟತನ (ನಾ). ಮೋಸಗಾರಿಕೆ ; ವಂಚಕತನ : ಇದೆಲ್ಲಾ ಫಂಟತನದ 
ಮಾತು ಬಿಟ್ಟುಬಿಡು (ಗ್ರಾ ಮಾಯ - ೨೦೨). [ಫಂಟ (<ಎಫಂಟು) + - ತನ] 

ಫಕತ "ಪಕತ್‌ ' ನೋ. 

ಫಕಫಕ (ನಾ)-ಒಂದು ಅನಂಕರಣ ಶಬ್ದ: "ರಾತ್ರಿ' ಗಳಲ್ಲಿ ಕರಂಟು ಆಗೀಗ 
ಫೇಫಕ ಮಾಡುವದು (ಕಂತು, 1೩ ಠಾಲ್ಮುರಾಕು)- 

ಫಕೀರ್‌ : ಪಕೀರ ' ನೋ. 

ಫಕೀರ 'ಪಕೀರ ” ನೋ. 

ಫಕ್ಕಡ “ಫಾಕಡ ' ನೋ. 

ಫಕ್ಕನೆ (ಅ)- ಇದ್ದಕ್ಕಿದ್ದಂತೆ ; ಒಮ್ಮೆಲೆ: ಗಂಗೆಯೊಳು ಕೋಣನ 
ಹಾಗೆ ಮೈಗೆಟ್ಟು ಫಕ್ಕನೇ ಮುಳುಗಿ (68೫. 1. ೩೩೬): ಫಕ್ಕನೆ ವಸಂತ 
ದುರುಘರ್ಮದೊಳು ದಾಕ್ಷಿಣ್ಯಮೊಕ್ಕರಿಸಲೆಳೆಗಾಳಿಯುರೆ ಬಿಡದೆ ಸುಳಿವಂತೆ 
(ಶರಕು. ೬-೫); ಇನಿಯನ ಮುಖ ಅರಳಿತು ಫಕ್ಕನೆ(ಕಂರುಟ,೦೬). 

[ಫಕ್‌ * - ಅನ್ನೆ] 

ಫಕ್ಕಿ (ನು)- ರೀತಿ; ರೂಢಿ; ಪದ್ಧತಿ: ಇದು “ಸುರು ಹಚ್ಚು” 
ಎಂಬ ಉತ್ತರಕರ್ನಾಟಕದ ಫಕ್ಕಿಯನ್ನು ಹೋಲುತ್ತದೆಯಲ್ಲವೆ ? 
(ಕುಮಾಸಾಂ. ೩೪೪): ಮಾತಿನ ಫಕ್ಕಿಯಂತೆಯೇ ಪಂಪನು ಅನೇಕ ನಾಣ್ಣುಡಿ 
ಗಳನ್ನು ಜೀವಂತವಾಗಿ ಪ್ರಯೋಗಿಸಿದ್ದಾನೆ (ಸುವರ್ಣ. ೦೦೦). 

(ಸಂ. ಫಕ್ಕೀ./ತೆಲು. ಫಕ್ಕಿ] 

ಫಕ್ತ “ಪಕತ್‌' ನೋ. 

ಫಜೀತಿ, ಪಜೀತಿ(ನಾ). ತೊಂದರೆ; ಇಕ್ಕಟ್ಟು; ಕಷ್ಟ; ಗೋಳು : ಬಂದ 
ಮೇಲೆ ಅವನ ಫಜೀತಿ ಎಷ್ಟಂತ ಹೇಳಲಿ? (ಮುಂಂಯು- ೦೯೪); ನೆಶ್ಶವು 
ಮೂಗಿನೊಳಕ್ಕೆ ಹೋದುದೇ ತಡ ಬುಳುಬುಳುಗುಟ್ಟಿ ಅಸಾಧ್ಯ ಫಜೀಶಿ 
ಮಾಡಿಬಿಟ್ಟಿತು (ಕಳಹು- ೬೭): ನಾನದನ್ನು ತಂದೆಯವರಿಗೆ ತೋರಿಸುವ 
ಫಜೀತಿಯೇ ಇರುವುದಿಲ್ಲ (ಕಾರರು. ೯೧). ಪಜೀತಿ: ಇದರಿಂದ ಎಷ್ಟೋಸಲ 
ತಿಂಗಳ ಕೊನೆಯ ದಿನಗಳಲ್ಲಿ ಪಜೀಶಿಯಾಗುತ್ತಿತ್ತು (ಶಂಕ್ಷ- ೪೬); ಅವನ್ನು 
ಮುಟ್ಟಿಕೊಂಡು ದಿನಕ್ಕೆರಡು ಸ್ನಾನ ಮಾಡುವ ಪಜೀತಿ ಬೇಡ (ಸ್ಮಶ್ನಹೊ- ೭). 

ಫಜೀತಿ ಪಡು ಇ ಕಷ್ಟಕ್ಕೆ ಒಳಗಾಗು; ಸಂಕಟದಲ್ಲಿ ಸಿಲುಕಂ: 
ಫಜೀಶಿ ಪಡಲಿ . . . ಅವರದೇ ತಪ್ಪು (ಸಂಸ. 06). ಫಜೀತಿ ಬೀಳು - 
ಫಜೀತಿ ಪಡು : ನೀವು ಯಾಕೆ ಕಟ್ಟಿಕೊಂಡು, ಬಿಟ್ಟು ಕೊಂಡು, ಕರೆದು 
ಕಳಿಸಿ ಫಜೀತಿ ಬೀಳಬೇಕು (ರಾಳಹೊ. €). ಫಜೀತಿ ಮಾಡು ಎ ಗೋಳಾಡಿಸಂ; 
ತೊಂದರೆಪಡಿಸಂ ; ಪೀಡಿಸಂ: ಅವರನ್ನು ಸುತ್ತುಗಟ್ಟಿ ಫಜೀತಿ 
ಮಾಡುವದೇ ನನಗೊಂದು ಹಬ್ಬವಾಗಿತ್ತು (ಮೇೀಂಮ- ೩) ; ಕಳ್ಳರು 
ವರ್ತಕನ ಮೇಲೆ ಬಿದ್ದು ಹೊಡದು ಫಜೀತಿ ಮಾಡಿ ಹಣದ ಚೀಲ ಕಿತ್ತು 
ಕೊಂಡು ಹೋದರು (ಕಾಮಂ. Iv, ೦೯). 
[ ಅರ .ಹಿಂ. ಫಜೀಹತ್‌; ಮರಾ. ಫಜೀತೀ) 


೬೧೪೨ 


ಫಡ್ಮು 


ಫಟ್‌ (ನಾ). ಒಂದು ಅನುಕರಣ ಪದ: 'ಕಂಚುಕಿ ಫಟ್ಟೆಂದು ವೊಡೆವೊಲ್ಲಿಗ್ಗಿ 
ಕೇಳಿದಳ್‌ (ಳನು. ೪೩-೩೬) ; ಒಮ್ಮೆ ಫಟ್‌ ಎಂದು ಸಿಡಿದು ಬಿಗಿಯಿತೋ, 
ಆಯಿತು (ರೀಕನ್ಕ ೪6). 

ಫಟಕ "ಪಟಿಕ' ನೋ. 

5 |ಫಟಕಿ, ಫಟಾಕಿ, ಘಟಿಕಿ, ಫಟಿಕೆ (ನಾ). ಬೆತ್ತ ಅಥವಾ ಚರ್ಮದ 
ಚಾವಟಿಯಿಂದ ಕೊಡುವ ಏಟಂ, -ಹೊಡೆತ : ಪಹರೇಕರಿಯವರ 
ಕಡೆಯಿಂದ. ಐವಕ್ರ್ತೂ ಘಟಕಿಗಳನ್ನು ಹೊಡಿಸಿದಳು (ಕುಂಜುಳ. ೧೪೦). ಘಟಾಕಿ: 
“ಘಟಾಕಿಶಿಕ್ಷೆ' ಪರಾ. ಫಟಿಕಿ: ದಂಡ, ಫಟಕಿ, ಹದ್ದುಪಾರು.... 
ಇವೇ ಮೊದಲಾದವುಗಳು ಶಿಕ್ಷೆಯ ವಿಧಾನಗಳಾಗಿದ್ದುವು (ಹಿಂರು.೬೨)- 
ಘಟಿಕೆ : ಸರಕಾರದವರು ಅವನಿಗೆ ಬೆನ್ನ ಮೇಲೆ ಫಟಿಕೇ ಹೊಡೆಯುವ ಶಿಕ್ಷೆ 
ಯನ್ನು ನಿರ್ಣಯಿಸಿದರು (ಮುಂಂಯಿ-೩-೪೩). [... ಮರಾ. ಫಟಕಂ) 

ಫಟಕಿಶಿಕ್ಷೆ. ಫಟಾಕಿಶಿಕ್ಷೆ (ನಾ). ಬೆತ್ತ ಅಥವಾ ಚಾವಟಿಯಿಂದ ಹೊಡೆ 
ಯುವ ಶಿಕ್ಷೆ : ಕಾಯದೆಯನ್ನು ಧಿಕ್ಕರಿಸಿದ ಸರಿ, ಆ ತಪ್ಪಿಗೆ ಫಟಕಿಶಿಕ್ಷೆಯ 
ಪ್ರಾಯಶ್ಚಿತ್ತವನ್ನುಂಡ (ಎಂಗ್ಕೇ,೨೭); ಘಟಕೀಶಿಕ್ಷೆ ಕೊಡಿಸಿದನೇ ) . . - 
ಈ ಸೇಡು ತೀರಿಸಿಕೊಳ್ಳದೆ ಬಿಡುವೆನೆ ) (ಕುಂಂ೪.6). ಫಟಾಕಿಶಿಕ್ಷೆ : 
ದೇವರು ಕೊಟ್ಟ “ಭಟಾಕಿ'ಶಿಕ್ಷೆಯ ಬಾರನ್ನು ಮೈಮೇಲೆ ಮೂಡಿಸಿ 
ಕೊಂಡೇತೆ ಕೊನ್ನಿನೆ ವರ್ಧಂತಿ ವರ್ತುಲವನ್ನು ಬೆನ್ನ ಮೇಲೆ ಕಟ್ಟಿಕೊಂಡು 
ಅವರು ಬಾಳುವದು ಹೇಗೆ? (ಸರುಕೀ.30೬) - [ಫಟಕಿ ಶಿಕ್ಷೆ] 

ಫಟಾಕಿ “ಘಟಕಿ' ನೋ. 

20| ಫಟಾಕಿಶಿಕ್ಷೆ "ಘಟಕಿಶಿಕ್ಷೆ' ನೋ. 

ಫಟಾಕ್ಷಿ 'ಪಟಾಕಿ' ನೋ. 

ಫಟಿಂಗ, ಪಟಿಂಗ (ನಾ). ೧. ಪೋಕರಿ; ಉಡಾಳ ; ಸಕ್ಕರೆ 
ಇದ್ದಲ್ಲಿ ಇರುವೆಗಳು ಮುಕ್ಕುರುವುವು; ಗಾಂಜಾ ಇದ್ದಲ್ಲಿ ಫಟಿಂಗರು 
ನೆರೆಯಂವರು (ಆಯಂತ.೦೬೪); ` ದಡ್ಡನಾಗಿ ಸಂಭಾವಿತನೆಂದೆನಿಸಿಕೊಳ್ಳು 
ವುದಕ್ಕಿಂತ, ಜ್ಲ್ಲಾ ನಿಯಾಗಿ ಫಟಿಂಗನಾಗಿ ಉಳಿಯುವುದೇ ಮೇಲು 
(ವಾತ್ಮಲ್ಮ- ೩೦೫). ವಿ. ತಂಟೆಕೋರ ; "ತುಂಟ: ನಾವು ದಿಟದ ಶೀಲ 
ವಂತರೆಂದು ನುಡಿದುಕೊಂಬ ಫಟಿಂಗ ಭಂಡರ ವಿಧಿ ಎಂತಾಯಿತ್ತೆಂದರೆ 
ಹೆಂಡದ ಮಡಕೆಗೆ ವಿಭೂತಿಮಂಡಲವ ಬರೆದಂತಾಯಿತ್ತು 
(620ಶೇ- ೨೪೨-೬೦); ನೀನು ಮಾಡಿದ್ದು ಫಟಿಂಗರ ಕೆಲಸ; ಇದು ಸರಿಯಲ್ಲ 
(6ನಾಕೆ- 0೦9). ಪಟಿ೦ಗ : ೨. ಈ ನಾಸ್ತಿಕ ಪಟಿಂಗ ಎಲ್ಲಿದ್ದಾನೆ 
(ತಗೆಹೊ-೨೯೬) ; ಅವನು ಶುದ್ಧ ಪಟಿಂಗೆ (88ರ. 11, 0೨೬೫) ಮತ್ತ 
ಪಟ್ಟಂಗ ಹೊಡಿತಾನೆ ಪಟಿಂಗ, ಬಾಯಿಗೆ ಬಂದ್ಹಾಂಗೆ (ಮಲೆಮ.೨೮೪).. 

[.-ಮರಾ. ಫಟಿಂಗ] 
ಫಟಿಂಗತನ, ಪಟಿಂಗತನ (ನಾ). ತುಂಟತನ ; ಚೇಷ್ಟೆ; ತಂಟೆ; 
ಈಗೆಂಥ ಫಘಟಿಂಗತನ ಮಾಡಹತ್ತಿದಿರಿ? (ಶಾಾನ.೭೬೩)- ಪಟಿಂಗತನ : 
ಈಗ ನಿಮ್ಮ ಮುಂದೆ ತುರುಕರ ಪಟಿಂಗತನ ನಡೆಯುವುದಿಲ್ಲ (ಗುರುಡಾ. ot). 
[ಫಟಿಂಗ 4 __ ತನ] 
ಘಟಿಂಗಿ (ನಾ). ತುಂಟಿ ; ತಂಟಿಕೋರಿ: ಲೇ ಪದ್ದೀ, ಘಟಿಂಗೀ, ಸುಳ್ಳು 
ಕೋರೀ (ನಡೆರಾ. 1,80೭). [ಫಟಿಂಗ + - ಇ] 

40(ಘಟಿಕಿ " ಫಟಕಿ' ನೋ. 

ಫಟಿಕೆ -ಘಟಕಿ ನೋ. 

ಫಟೆ (ನಾ). ನಾಗರಹಾವಿನ ಹೆಡೆ: “ಫಣ। ಫಣಾ,ಫಟಾ - ಈ ೩ 
ಹಾವಿನ ಹೆಡೆ?” (ಹರಾಯಃ ೦೦೬-೦೪). [ ಸಂ. ಫಟಾ] 

ಫಡ್ಕ. ಪಡ, (ನಾ). (ಜೋಳ, ಕಬ್ಬು ಮೊದಲಾದುವುಗಳ) ಬೆಳೆದಂ 
ನಿಂತ ಪೈರಂ ; ಎತ್ತರವಾದ ಬೆಳೆ : ಅಕ್ಕನ ಊರಾಗ ಮೆಕ್ಕಿಯ ಫಡದಾಗ 
ಗಕ್ಕನೆ ಬಾರೊ ಮಳಿರಾಜ (ಹಳ್ಳಿಯ. ೦೪೩); ಕಾಯಿಪಲ್ಲಿಗಳ ಮಡಿ 


೬6 


80 


66 


ಫಡ್ಕ 


ಗಳಾಗಲಿ . . . ಕಬ್ಬು ಬಾಳಿಗಳ ಫಡಗಳಾಗಲಿ ಅಬಾಧಿತವಾಗಿದ್ದು ಸಸಿ 
ಬಳ್ಳಿಗಿಡಗಳೆಲ್ಲ ಪ್ರಫಲ್ಲಿತವಾಗಿ ತೋರಿ ದೇಸಂಯರ ಮನಸ್ಸಿಗೆ ಆನಂದವ 
ನ್ನಿತ್ತವು (ತೊಳೆಮು- ೬೩). ತೋಟದಲ್ಲಿಯ ಬಾಳೀ ಫಡವನ್ನೆಲ್ಲ ಒಂದು ರಾತ್ರಿ 
ಕಡಿದು ಹಾಕಿದರು (ಈುನಿರೆ. ೨೦). ಪಡ್ಕ : ಕಬ್ಬಿನ ಪಡದಲ್ಲಿ ಕಬ್ಬು ಕಡಿದು 
ರವದೆ ಸವರಿ ಹೊರೆಕಟ್ಟುವ ಕೆಲಸದಲ್ಲಿ ನಿರತನಾಗಿದ್ದ ರಾಮ (ರರ. ೪೬); 
ಭೀಮಪ್ಪ . . . ತೋಟದಲ್ಲಿ ನುಗ್ಗಿ ಅಲ್ಲಿದ್ದ ಗೊಂಜಾಳಿನ ಪಡದಲ್ಲಿಯ 
ತೆನೆ ಕೊಯ್ದದ್ದಲ್ಲದೆ. ಮೆಣಸಿನ ಕಾಯಿಯನ್ನು ಹರಿದು * * ಹಾಕಿದ 
(ಮುನೆಶಿ- ೮)- [ ಎ ಹಿಂ. ಮರಾ. ಫಡ) 

ಫಡ್ಕ (ಅ). ತಿರಸ್ಕಾರ ಹಾಗೂ ಕೋಪಗಳನ್ನು ಸೂಚಿಸುವ ಒಂದಂ 
ಪದ : ಸಾರುಸಾರಭಿಮನ್ಯು ಫಟ ಇನ್ನಾರ ಬಸುಅನು ಹೊಗುವೆ 
(ಕುವ್ಕಾರ್ಪೋ. 8-83); ಗಿರಿಜೆ ಕೋಪದಿಂ ಖೂಳ ಫಡ ಹೋಗೆನುತೆ 
ಶಹಿಶುವನಿತಜಹೊಳೀಶನೊಲಿದು ನಿಜದಿಂದಿರ್ದನು (ಕೆ೦ಫ್ರ- ೩೬೨೪). 

ಫಡಫಡ್ಯ (ದ್ವಿರುಕ್ತಿ) : ಫಡಫಡಾನಿರುತಿರಲು ರಾಯನ ಹಿಡಿವವನ 

ಹೆಸರೇನು (ಕುವ್ಮಾರ್ರೋ- ೨-೩೩), ಫಡಫಡೆಲೊ ದುಮಾರ್ಗ ಮುನ್ನಿನ 
ನುಡಿಗಳನು ನುಡಿ (ಅನಂರಾ. ೦-೩-೭೩). 

ಫಡಕು 'ಪಡಕು', ನೋ. 

ಘಡಗಳ್ಳಿ (ನಾ). (ಉಕ) ಪಾಪಾಸುಗಳ್ಳಿ; ಮುಳ್ಳುಗಳ್ಳಿ: ಹೋಗಲಿ 
ಊರೊಳಗಿನ ಫಡಗಳ್ಲಿ ಹೋಯಿತೆಂದು ತಿಳಿಯಿರಿ (ಹೊಂತು- ೭೩): ದಾರಿ 
ಯಲ್ಲಿ ಬಳಸಿ ನಿಂತ ಘಫಡಗಳಿ ಯನ್ನು ನಾವು ಕಿತ್ತುಹಾಕಿ ಸುಗಮವಾದ 
ದಾರಿ ಮಾಡಬೇಕು (ಹಡ್ಮಂ. ೬೪). [ಫಡಂ + ಕಳ್ಳಿ] 

ಫಡಣೀಸ “ಫಡನವೀಸ' ನೋ. 

ಫಡನವೀಸ. ಫಡಣೀಸ, ಫಡನೀಸ (ನಾ. ಸರಕಾರಿ ಲೆಕ್ಕಪತ್ರಗಳ 
ಮುಖ್ಯಾಧಿಕಾರಿ; ಮುಖ್ಯದಘಫ್ತರದಾರ: ಹರಿಮಹಾದೇವಭಾನುವನ್ನು 
ತನ್ನ ಫಡನವೀಸನನ್ನೂ ಮಾಡಿಕೊಂಡನು (ಕಂಸಂ- ೬೪)- ಫಡಣೀಸ : 
ಪೇಂಡಶೆಯವರ ಕಾಲದ ಒಬ್ಬ ಫಡಣೀಸರು ಫಂಡರಪುರದಲ್ಲಿದ್ದರು (ಸ್ಮೃತಿ: 


೨೪೬). ಫಡನೀಸ: ತನ್ನ ಮುಖ್ಯ ಘಡನೀಸನಾದ ಖ್ವಾಜಾಶಹಾ 
ಮನಸೂರನನ್ನು ತನ್ನ ಸಂಗಡಲೆ ಒಯ್ದನು (ಅಕ್ಕರ. ೬೩)- 


[ « ಪಾರ. ಫರ್ದನವೀಸ್‌; ಹಿಂ. ಮರಾ. ಫಡನವೀಸ್‌, ಘಡನೀಸ್‌] 
ಫಡನೀಸ "ಘಡನವೀಸ' ನೋ. 
ಫಡಪೋಶಿ "ಪಡಪೋಸಿ' ನೋ. 
ಫಡಪೋಶಿತನ (ನೂ). ಅಲಕ್ಷ್ಯ; ಅಜಾಗರೂಕತೆ : ರಾಘಪ್ಪ ... 
ಫಡಪೋಶಿತನದಿಂದ ಹೇಳಿ ದೇಸಾಯರತ್ತ ನೋಡುತ್ತ ಹುಚ್ಚುನಗೆ 
ನಕ್ಕು, `ನಾ ಬರತೇವಿ' ಅನ್ನುತ್ತ ಎದ್ದನು (ಗಂವೂಯ. ೨೪೨). 
[ ಫಡಪೋಶಿ (-ಆ ಪಡಪೋಸಿ) + - ತನ] 
ಫಡಪೋಸಿ "ಪಡಪೋಸಿ' ನೋ. 
ಫಡಫಡ್ಕ (ಅ). ಒಂದು ಅನುಕರಣ ಶಬ್ದ: ಫಡಫಡ ಪಾಯಿನೆ 
(ಯ್ವೆೈ,ರ್ದೆ ನಡನಡುಗುವ ತನು . . . ಆದೊಡೆ ಬಿಡೆ ನಂಬುಗೆ ಕೂರ್ತ 
ಳೆಂದು ಕೂಟದ ಪಥದೊಳ"* (ಪರ. ೦೦-೩೬) - 
ಫಡಫಡ್ಮ "ಫಡ್ಕ' ಪರಾ. 
ಫಡಫಡಾಟ (ನಾ). ಫಡಫಡ ಎಂಬ ಸದ್ದು: ದಿನ ಹೋದ ಮನುಷ್ಯರ 
ಬಿಳಿಯ ಪರದೆಯ ಫಡಫಡಾಟ ಸಂಕು (ಕಂದುಲ- €೨)- 
[ ಫಡಫಡ, + ಆಟ ) 
ಫಡಫಡಿಸು (ಕ್ರಿ). ಫಡಫಡ ಎಂದು ಸದು “ಮಾಡು: ಹಿನ್ನೆಲೆಗೆ ಕೌಂಚವು 
ರೆಕ್ಕೆ ಘಡಫದಿಸಿ ನೆರಳುವ ಸದ್ದು (ಕಶ್ರಾಂಶರ್ಮ- ೩೨-೨೨) ; ಹಕ್ಕಿಗಳು 
ಫಡಫಡಿಸುತ್ತ ಹಂರಂಡಿ ಮತ್ತೆ ಕುಳಿತವು (ಏಂಗಾಜೆ. ೨೬). 


[ ಫಡಫಡ, +೪ - ಇಸ್ಕು] 


೬೧೪೩ 


6 


40 


68 


ಫಣಮಣಿ 


ಫಡಾಳಿ "ಪಡಾಳ್ಮಿ' ನೋ. 

ಫಡಿ "ಪಡ್ಕೆ' ನೋ. 

ಫಡಿಕೆ "ಪಡಿಕ್ಕೆ' ನೋ. 

ಫಡ್ಚ. ಪಡಚ, ಪಡಿಚ. ಪಡ್ಚ (ನಾ). ೧. ನಿರ್ನಾಮ; ನಾಶ; ಧ್ವಂಸೆ : 
ಬೇಲಿ ಮ.ಟ್ವಿದರೆ ಶೋಕ್‌ ಹೊಡೆದು ಆಸಾಮಿಯೇ ಫಡ್ವ!(ಕಗುಳ. ೦63). 
ಪಡಚ : ೧. ಬಿರುಗಾಳಿ ಬಡೀತದಲ್ಲಾ ಅಂತ ಏಕ್‌ದಂ ನಿಲ್ಲಿಸುವುದಕ್ಕೆ 
ಹೊರಟರೆ, ನಮ್ಮ ಪ್ರಾಣವೇ ಪಡಚ (ಶೆಂಗೂಂ. ೦೯): 
೨. ಸಾಲ ಮೊದಲಾದ ವ್ಯವಹಾರಗಳನ್ನು ಮಂಗಿಸುವುದು ; 
ಫೈಸಲಾತಿ : (8). ಪಡಿಚೆ : ೩. (ಪದಾರ್ಥಗಳನ್ನು) ನಿಶ್ಶೇಷ 
ವಾಗಿ ಬಳಸುವಿಕೆ, - ಫೈಸಲು ಮಾಡುವಿಕೆ ; (೪). ಪಡ್ಚ : ೧. 
ಕನಿಷ್ಠ ಒಂದು ವರ್ಷದ, ಮನೆಯ ಸಾಮಾನು ದಾಸ್ತಾನು ಇರಿಸಿಕೊಳ್ಳ 
ದಿದ್ದರೆ, ನಾವು ಪಡ್ಡವೇ ಸರಿ (ಮುಗಿಯು, ೩೬೩) : ಪಡ್ಚ ಆಯಿತು. ನನ್ನ 


ಅಮ್ಮನ ಹಾಗೆ - . . ನೀವೂ ಹೇಳುತ್ತೀರಲ್ಲಾ ? (ಶಾಕುರಾ. ೨೪೦). 
ಪಡ್ಚ ಮಾಡು, ಪಡಚಾ ಮಾಡು ಇ ನಾಶಮಾಡು ; ನಿರ್ನಾಮ 
ಗೊಳಿಸಂ : ಅದರ ಪ್ರಾಣ ತೆಗೆಯಲಿಕ್ಕೆ ಹೋದರೆ ನಾಳೆ ಊರಿಗೆ 


ಊರನ್ನೇ ಅದು ತಿಂದು ಪಡ್ಚ ಮಾಡೀತು (ಶರಾಠ- ೩೨) ; ಒಬ್ಬೊಬ್ಬ 
ಕಾಫರ್‌ನನ್ನೂ ಹಿಡಿದು, ಗಂಟಲನೊತ್ತಿ ಪಡಚಾ ಮಾಡಿಬಿಡುತ್ತಿದ್ದೆ 
(ಅಶಾಂತಿ. ೧6೦). [.-ಮರಾ. ಫಡಚ್ಯಾ. ಫಡಛ್ಕಾ. ಫಡಶಾ. ತುಳು, ಫಡ್ಚ, 
ಫಡಿಚ, ಪಡಚ, ಪಡಿಚ, ಪಡಿಚಿ, ಪಡ್ಚ) 

ಫಡ್ಡಳಿ "ಪಡ್ಡಳ್ಳಿ' ನೋ. 

ಫಣ್ಮ “ಪಣವ್ರು' ನೋ. 

ಫಣ್ಮ "ಬಣ್ಣ? ನೋ. 

ಫಣ್ಮ (ನಾ). ಹಾವಿನ ಹೆಡೆ: “ಫಣಃ, ಫಣಾ, ಘಟಾ-ಈ ೩ ಹಾವಿನ 
ಹೆಡೆ” (ಹರಾಯು. ೦೦೩-೦೯೪) ; ಫಣಮಯ್ದಂ ಪಡೆದಂ ತನೆಗೆಣೆವಡೆದಂ 
ಶೇಷನುರ್ವಿಯಂ ತುಳ್ಹನೆನಲ್‌ . . . ಕಣ್ಣೊಣರಂ ತಣಿಪಿದುದು 
ಭುಜಯಂಂಗಂ ರಘುಸುತನಾ (ಶಂರಾಠೂ. ೦೨-೦೪): ಫಣವ ಮೆಟ್ಟಿ ಬಾಲವ 
ಕೈಯಲಿ ಪಿಡಿದು ಫಳಫಳಿಸುತ್ತಾತ ನಾಟ್ಯವನಾಡೆ (ಪ್ರರಂದ- ೨-೦೦೩-೨) ; 


ಸಹಸ್ರಫಣಗಳುಳ್ಳ ಶೇಷನೇ ವಿಶ್ವದ ಸತ್ವಿಮಿಯಾದ ಲಕ್ಷ್ಮಣನಿರುವನು 
(ತುಳಸೀ. ೦೪೮). [ಸಂ.] 


ಫಣಕಟ್ಟು "ಪಣಕಟ್ಟ್ರು” ನೋ. 

ಫಣಗೆಲಸ (ನಾ). ಒಂದು `ಪಂಗಡಕ್ಕೆ ಸೇರಿದ ಕೆಲಸ ; ಗಾಣದವರ 
ಕೆಲಸ : ತೇಲಿಗರ ಮಗ ನಾನು ಫಣಗೆಲಸವ ಬಲ್ಲೆಯಂಬಲಿ ನೀಡಿ 
ಸಲಹೆನೆ ಸುದ್ದಿ ಕೇಳುತ ಕರದು ತಂದನು ಮನೆಗೆ ಕಲುಶೆಟ್ಟಿ (6ನ: 

[ಫಣ್ಯ (ಬಣ್ಣ ) + ಕೆಲಸ) 

ಫಣಪರ (ನಂ)- [ಜ್ಯೋತಿ] ಲಗ್ನದಿಂದ ಎರೆಡು, ಐದು, ಎಂಟು 
ಮತ್ತ್ತು ಹನ್ನೊಂದನೆಯ ಸ್ಮಾನಗಳ ಸಂಜ್ಞೆ, -- ಸಂಕೇತ : 
ಉದಯದಶಾಸ್ತಮಯೆ ಚತುರ್ಥದೆಡೆಗೆ ಕೇಂದ್ರಂ ಚತುಷ್ಟಯಂ ಕಂಟಕ 
ಮೆಂಂಬುದು ಸಂಜ್ಞೆ ತತ್ಪರಂ ತಾನದು ಪಫಣಪರಮದಟ 
ಕ್ಲೀಬಂ (ಶಾತತಿ: ೦-೩೬) (ಸಂ. 9] 

ಫಣಭೃತ್ತು (ನಾ). ೧. ಹೆಡೆಯಯಳ್ಳುದು ; ನುಗರಹಾವು. ೨. ಹಾವು: 
“ವಿಷಧರಃ . . ಭುಜಂಗವುಃ ಈ ೨೫ ಪಾವಿನ 


೨-೨8): 


ಪರಮದಾಪೋ 


poe 


* ಘಫಘಣಭ ತ್‌ 

ಪೆಸರ್‌” (೫ಲಉದೆಖ. ೧೦೩-೦6)- 
[ಸಂ. ಫಣಭೃತ್‌] 

ಹಾಎನ ಹೆಡೆಯಲ್ಲಿರುವ ರತ್ನ : ಚೂಡಾಮಣಿಗೆಜಗೆ 

ಫಘಣಮಣಿ ಪುನರುಕ್ತಿ ಪಾಂಡ್ಕಪತಿಗಾಯ್ಮಾಗಳ*್‌ 
[Xo-] 


ಫಣಮಣಿ (ನಾ). 
ಚಕ್ರಿಪದದೆೊಳ್‌ 


(ಶಾಂತಿಫ್ರ: ೧೧-೪). 


ಫಣಸ್ತ 


ಫಣಸ್ತ (ನಾ). ಗುಂಪು; ವರ್ಗ; ಪಣಕಟ್ಟು: ಈಯಂಭಯವೇಟೆ 
ಸೆಟ್ಟಿ ವರ್ತಕರು ಮುಂತಾದ ಸಕಲ ಫಣಸ್ತರಿಂದ ಕುಳ ೧ಕ್ಕೆ ೬ ಅಡ್ಡ 
ಮದೆXವೆ೧ಕ್ಕೆ ೧ ವಂದು ಹಣ. . . ಕೊಡುವ ಪ್ರಕಾರ ಸರ್ವಜನ 
ಸಮ್ಮತಿಯಿಂದ ದಾನಪತ್ರ ಬರಸಿಕೊಟ್ಟು (ಎಳ. 1೫, ಹೊಸಳೋ. ೦೦೩-೦೫ ; 
2693) - [ಫ್ಯಾ (ಬಣ್ಣ) * - ಸ್ತ) 

ಫಣಾಧರ (ನಾ). ಇ ಘಣಭೃತ್ತು ೨: “ಫಣಾಧರನಕ್ಷಿಕರ್ಣಂ . 
ವ್ಮಾಳನೆನಲು ಸರ್ಪಂಗೆ ನಾವೂಂ” (ಮುಂಗರಾ- ೦೦೪-೦): [ಸಂ.] 

ಫಣಾಪತಿ (ನಾ). ಸರ್ಪಗಳ ಒಡೆಯ; ಆದಿಶೇಷ: ಅದು... 
ಬಹುವಿಷಧರಮೆಂದೊದವಿದ ಮಹತ್ವದಿಂದಿಟ್‌ಪುದು ಧನಪತಿ ದಿವಿಜ 
ಪತಿ ಫಣಾಪಶಿಪುರಮಂ (ಪೃಠ್ನಥು. ೨-೩೩). (ಸಂ.] 

ಫಣಾಮಣಿ (ನಾ). ಇ ಫಣವಂಣಿ : ಧರೆ ಘನವೆಂಬೆನೆ ವಾಗೇಂದ್ರನ 
ಫಣಾಮಣಿಯ ಮೇಲಡಗಿತ್ತು (ಸರ. «೩೬) ; ಘಣಿಯ ಫಣಾಮಣಿಯುಂ 
ವಾರಣರದಮುಂ . , . ಅತಿಕೃಪಣನ ಪಣಮುಂ ಬಾಟಲ್ಕೆ ಸಾರವಾರು 
ಮನೆಂದುಂ (ಊಕಾತ. ೦-೪೪). [ಸಂ.) 

ಫಣಾರತ್ನ (ನಾ). ಇ ಫಣಮಣಿ : ದೀಪದೊಳ್‌ ಪನ್ನಗವತಿಯ ಫಣಾ 

` ರತ್ನದೀಪಂ ವಿತಾನಾವಳಿಯೊಳ್‌ ದಿವ್ಯಂ ವಿತಾನಂ ತುಜುಗಿದುವವು 
ರೇಂದ್ರಾರ್ಚನಕ್ಕೆ (60 ಫು. ೦೬-೨) । ಫಣಿಪತಿಯ ಫಣಾರತ್ನಮುಮಂ ರನ್ನನ 
ಕೃತಿರತ್ನಮುಮಂ ವೇಟ್‌ ಪರೀಕ್ಷಿಪಂಗೆಂಟಿರ್ದೆಯೇ (ಗರಾಯು. ೦-೪೪) ; 
ನಾನಾಫಣಾರತ್ನವೆೊಪ್ಬರೆ ಬಂದಂ ಮಟಕಿಯಂ ನಿವಾರಿಸಲನಂತಂಗಂದ 


ನಂತೋರಗಂ (6ಗವ. ೩-೪). [ಸಂ.3 
ಫಣಿ (ನಾ). ೧. ಹೆಡೆಯುಳ್ಳ ಹಾವು; ಸರ್ಪ: “ಉರಗಂ 
ಭೋಗಿ ಸರೀಸೃಪಂ ಫಣಿ ಭುಜಂಗಂ ಚಕ್ರಿ ದರ್ವೀಕರಂ” (ಶಸ್ತುಕೋ. 
ಕಂಡಂತೆ 


೨-೬); ಫಣಿ ಗರುಡಾಂಗದ ಪಚ್ಚೆಯ ಮಣಿಯಂ 

(ತಂಕಾಹಣ- ೪-೦೮) ; ಹುತ್ತಿನಿಂ ಫಣಿವೆರಸಿ ಕೆಡೆಯೆ ಕಂಡು (ಹಕ. 

೧8-೪) ; ಗರುಡ ಮೆಟ್ಟಿದ ಫಣಿಯ ವೋಲ್‌ . . . ದುರುಳದಾನವ 

ಮಾಸುತಿ ಚಿಂತಿಸಿ ಮೂಗನಾಗಿರಲು (೪98. ೩6-೨). ವಿ. ಆಶ್ಲೇಷ 

ನಕ್ಷತ್ರದ ಅಭಿಮಾನಿದೇವತೆ; ನಾಗ: ಸ್ವಾತಿ ಫಣಿ ಭರಣಿ ಶತಭಿಷೆ 

ಭೂತೇಶಂ ಜೈ್ಯೇಷ್ಮೆ ಮುಂಚೆ ಕಜಕಿದೊಡೆ ಮಟ ಧಾತ್ರೀತಳಕೆ 
ನೆಜ್‌ಯೆ ಕಲಕಿಯದು (ಅಟ್ನಿಕು.6 ೧೦೬)- ೩- ರಾಹೀ$ ೪. (ಆಲಂ) ಬೆನ್ನಿನ 
ಮೇಲಾಗುವ ಒಂದು ಬಗೆಯ ಕುರು ; ಸರ್ಪಹಂಣ್ಣು : ಬೆನ್ನ 
ಫ'ಳೆ' (ಣಿ)ಗೆ ಎನ್ನ ಕೇಳಬೇಡ ಅಂಗಾಲ ಹುಣ್ಣಿಗೆ ಎನ್ನ ಕೇಳಬೇಡ 
_ ೬. ಮಿಕ್ಕಾದ ವ್ಯಾಧಿಗೆ ನಾನರಸು (ಸರ್ವನ. ೦೨೬-೪೪). ೫. [ಗಣಿತ] 
ವಂೂವತ್ತುಮೂರು ಅಂಕೆಗಳಂಳ್ಳ ಒಂದಂ ದೊಡ್ಡ ಸಂಖ್ಯೆ: ಎಕ್ಕಂ 
ದಾಹಂ . . . ಫಣಿ ಮಹಾಫಣಿ ಕ್ರತು ಮಹಾಕ್ರತು ಸಾಗರ ಮಹಾಸಾಗರ 
ಪರಿಮಿತ ಮಹಾಪರಿಮಿತ - ಈ ೪೦ ಸ್ಮಾನದ ಉಗ್ಗಡಣೆ (ವೃನಪಾ- €) ; 
ಎಕ್ಕಂ ದಾಹಂ . .. ಫಣಿ ಮಹಾಫಣಿ ಕ್ರತುಮಹಾಕ್ರತುವೆಂಬಿವೇ [೪] 
ಉಗಛಡಣೆಗಳು (2ತೇಕ. ೭)- (ಸಂ. ಘಣಿನ್‌] 

ಫಣಿ, “ಘಳ್ಳಿ' ನೋ. 

ಫಣಿಕಟಕ (ನಾ). . ಹಾವುಗಳನ್ನೇ`” ಕಡಗವಾಗಿ ಉಳ್ಳೆವನಂ ; ಶಿವ : 
“ಎರೂಪಾಕ್ಷಂ ಮೃಡಂ ಧೂರ್ಜಟಿ ಫಣಿಕಟಕಂ ವಾಮದೇವಂ ವೃಷಾಂಕಂ” 
(642 ಕೋ. ೩-೦೩) ; ಬಣಮರಾಳಕಗಮನೆ ಬಂದಳು ಫಣಿಕಟಕನಲ್ಲಿರ್ದು 
ಮಣಿಕಂಲಣಕರಾಂಬುಜೆ ಬಂದಳು (೧ಸಪ್ರ. ೩೦-೦೦); ಆಂ ಪೋಗಿ ಫಣಿಕಟಕ 
ನಂಘ್ರ ಗೆಯೆರಗಲವರು ಮುತ್ತೈದೆಯಾಗೆಂದು ಪರಕೆಯನಿಯ್ಕಲು 
(ನವರೋ- 6-೩೭). [ಸಂ.] 

ಫಣಿಕುಂಡಲ (ನಾ). ಹಾವಿನಿಂದಾದ ಕಿವಿಯ ಆಭರಣ : ಮೂಡಿದನು 
ಎ ಎ * ಫಣಿಕುಂಡಲದ ಪಂಚಮುಖದ ವಿಶ್ವನಾಥಂ (ಹಕಳಾ - 0೩-೦೪) - (ಸಂ, 


೬೧೪೪ ಫಣಿಪತಿತಲ್ಪ 
ಫಣಿಕೇತನ (ನಾ). ಹಾವಿನ ಚಿಹ್ನೆಯ ಧೃ _ಜವುಳ್ಳ ವನಂ ; 
ದುರ್ಯೋಧನ : ಖತಿಯ ಹಿಡಿದನು ಶೌರಿ ಮಣಿಯದ ಮತಗುಡದ 


ಫಣಿಕೇತನನ ಕಂಡು (ಕುನ್ಶಾಉ- ೯-೩೬). ಸಂ.) 
ಫಣಿಗೃಹ (ನಾ). ಹಾವುಗಳ ನೆಲೆ ; ಹುತ್ತ: ಸುಖನಿಧಿ ಕಂಠೀರವವಿಷ್ಟರ 
6 ದಿನಧಿಕನಮರಾಲಯದಿಂ ಧೀರಂ ಫಣಿಗೃಹದಿಂದಂ ವೀರಂ (ಕಾಫ. 
೪-೨೦೦). [ಸಂ.) 
ಫಣಿಗೇಹ (ನಾ). ಇ ಫಣಿಗೃಹ : ಫಣಿಫಣಾಸ್ಸುರಿತಮಣಿದೀಪಿಕಾವ್ಯೂಹಮಂ 
ಕ್ವಣಿತಮಣಿಕಿಂಕಿಣೀನಿನದಫಣಿಗೇಹಮಂ ೬ ೬ ೬ ನೋಡಿ (ಅಂತ. ೩-೨೭ 


ಕಗಳಿ) - [ಸಂ.], 
10|ಫಣಿಜ್ನಕ (ನಾ). ತುಳಸಿ. ಪುದಿನ ಮೊದಲಾದ ಸಸ್ಯಜಾತಿಗೆ 
ಸೇರಿದ ಗಿಡ ; ಬಿಳಿಮರುಗದ ಗಿಡ : “ ಪಣಿಜ್ಜಕ. _ಬಿಳೇಮರುಗದ 


ಗಿಡ” (ಗಂಣಾಮ. $.-). (ಸಂ. 

ಫಣಿತಲ್ಪ (ನಂ). ಹಾವನ್ನೇ ಹಾಸುಗೆಯನ್ನಾಗಿ ಮಾಡಿಕೊಂಡವನು ; 
ವಿಷ್ಣು : ಅಪ್ಪ ಬಾ ಫಣಿತಲ್ಪ ಬಾ, , . ಮಣಾಯಾನೆ ಬಾ ಮಾಣಿಕ್ಯ 
ಬಾ (4ೌ8ರಾ- ೦-೬೩). [ಸಂ.7 

ಫಣಿತಿ (ನಾ).' ಮಾತು ; ವಾಕ್ಕು : ವಿತತಕಲಾತತಿಯೊಳ್‌ ಪರಿಣತಿಯಂ 
ಸೂಚಿಸುವ ಸರಸಫಣಿತಿಗಳಂ ಸಂಗತಮಾಗೆ ನುಡಿದೊಡಂ ದುರ್ಗತರವು 
ಕಾನನದ ಜೊನ್ನದಂತಿರೆ ವಿಘಬಂ (ಶೀತಿಮಂ. 11, ೩೩೬). [ಸಂ.] 

ಫಣಿಧರ (ನಾ). ಹಾವನ್ನು ಧರಿಸಿದವನು ; ಶಿವ : ಫಣಿಧರನಿಂ ಪಡೆದಂ 
ಗಡ ಪಣೆಗಣ್ಣಂ (ಪೃಷಏ- ೧೩-೪೦). [ಸಂ.3 

ಫಣಿನಾಯಕ (ನಾ). ಸರ್ಪಗಳ ಒಡೆಯ : ದಿವಿಜನೋ ಫಣಿನಾಯಕನೋ 
ಮನೋಭವನಿವಂ ಕರಮೊಪ್ಪಿ ದಂ (ಕ200 - ೦-೦೪೦) ; ನಿಜಾಂಗರುಟಿಯೊಳ್‌ 
ಎ. * , ಫಣಿನಾಯಕಂ ಕರಂ ಸೊಗಯಿಸಿದಂ (ಜರತ್ರ. ೯-೦೦೦). [ಸಂ.3 

ಫಣಿನಿ (ನಾ). ಹೆಣ್ಣ ಹಾವು: ನಾಗಕನ್ಯೆ : ಕಾಲು ಸೋಂಕಿದ ಫಣವುಳ್ಳ 


೩8 


೩8| ಫಣಿನಿಯು ಘಣವನೆತ್ಲಿಕೊಂಡು ನಿಲ್ಲುವಂತೆ ಉನ್ಮಾದಿನಿಯಾದಾ 
ಯವನಿಯು ಮಸ್ತಕವನ್ನೆತ್ತಿಕೊಂಡು ನಿಂತು « . . . ನೀನೆನ್ನವನೇ 
ಆಗಿರುವೆ” ಎಂದಳು (ಕನಾಳುಂ- ೪೦) - [ಸಂ. ಫಣಿನೀ] 


ಫಣಿನಿಲಯ (ನಾ). - ಫಣಿಗೃಹ ; ಫಣಿನಿಲಯಂ ಪರೀಕ್ಷಿಸುವೊಡಾಲದ 
ಮೂಡಣ ಮೆಯ್ಕೊಳಾಗೆ ತೆಂಕಣದೆಸೆಯುತ್ತಲಯ್ದ್ಹುಪುರುಷಂಬರೆಗಂ ನೆಲ? 
ತೋಡುಗುಪ್ಪುನೀರ್‌ (ರೋಳೋಶ. ೩-೩೦). [ಸಂ,) 

ಫಣಿಪ (ನಾ). ೧. ಹಾವುಗಳ ಒಡೆಯ ; ಆದಿಶೇಷ : ಪೊಡವಿಯಂ 
ಬಗಿವ ಫಣಿಪನನುಗಿವ ಜಲಧಿಯಂ ಕುಡಿವ , . . ಕಡುಗಲಿಗಳು (ಜಕಳಾ. 
ಲಾಲ). ೨. ಸರ್ಪಲೋಕದ ಒಡೆಯ : ಧಾಶ್ರಿಪ ಫಣಿಪರೆ ಖೇಚರಪ 
ಕ್ರಿದಶಪರೆಯ್ದೆ ವಿಶ್ವಕರ್ಮಂ ಬರೆದಂ ಚಿತ್ರಪಟಮಂ ದಲೆನೆ ಭುವನ 
ಶ್ರಿತಯ ಕಾಣಲಾದುದಭವನ ಸಭೆಯೊಳ್‌ (ಕಾಂತಿಪು. ೯-೬೪). [ಸಂ.) 

ಫಣಿಪತಿ (ನಾ)- = ಫಣಿಪ ೧: ಫಣಿಪತಿಯ ಫಣಾರತ್ನಮುಮಂ ರನ್ನನ 
ಕೃತಿರತ್ನಮುಮಂ ಪೇಬಸ*ಪರಿಕ್ಷಿಪಂಗೆಂಟೆರ್ದೆಯೇ (ಗರಾಯಂ. ೦-೪೪); ಜಿನ 
ಎಧಿಗಳ ಕೋಟಲೆಯನೆಣಿಸುವಡೆ ತುಂ ಫಣಿಪತಿಗೆ ಹವಣಲ್ಲ (ಸತ್ರ, 


೫೦-೬3); ತಲೆವೊಟ್‌ಯ ತೂಕದಲ್ಲಿ ಫಣಿಪತಿ ಬಳುಕತೊಡಗಿದ 
ig (ಕುಪ್ಮಾಉ. ೦೦-೦3): [ಸಂ.] 
ಫಣಿಪತಿಕೇತನ (ನಂ). - ಫಣಿಕೇತನ : ಘಣೆಪತಿಕೇತನಧೂಮಕೇತುವುಂ 
ಪಾಂಡವಬಾಲಪ್ರದೀಪನುಂ ಎನಿಸಿದ ಭೀಮಸೇನಂ (ಗರಾಯುತ- 
೨-೦ ನ). [0.3 


ಫಣಿಪತಿತಲ್ಪ (ನಾ). - ಫಣಿತಲ್ಪ: ಪಡೆದ ವೈಭವದೇಳಿಗೆಯಲಿ ಪಾಲ್ಸಡಲ 
ನಡುವೆಸೆವ ಘಣಿಪತಿತಲ್ಪನಂ . . . ಮೆಚ್ಚಿಸುವ ಬೆಣಗುವಡಿಪ ಸೋಲಿ 
ಸುವ ವೇಶ್ಯಾಂಗನೆಯರೆಸೆದಿರ್ದರು (ಅಕಾರ. 3-0೬). [ಸಂ.7 


46 


ಫಣಿಪಾತ 


ಫಣಿಪಾಶ (ನಾ). [ಕಾಮಶಾ] ರತಿಬಂಧಗಳಲ್ಲಿ ಒಂದು ; (ಹಾವು 
ಗಳಂತೆ ಹೆಣೆದುಕೊಳ್ಳುವ) ಒಂದಂ ಬಗೆಯ ಆಲಿಂಗನ ; ನಾಗ 
ಬಂಧ : ಕೃತಬಂಧುರಿತಕ್ರೀಡಾಮತದೆ ತಗುಳ್ತಬಲೆ ತನ್ನ ಜಾನುದ್ವಯ 
ನಿರ್ಗತ ಹಸ್ತದ್ವಿತಯವ್ಯಾಪ್ತತೆಯಂ ನೆಗಳೊಂದೆ ಕಾಂತನೆೊಳ್‌ ಫಣಿಪಾಶಂ 
(ತುನ್ಮರಿ. 09-೨9); ಮೆಲ್ಲನೆ ಮಲಗಿರ್ದವಳಂ . . . ತನ್ನೆರಡು ಕೈಗಳಂ 
ಮೊಳಕಾಲ ಕೆಳಗಿಕ್ಕಿಯಿರಲಾಗಿ ಪುರುಷ ತನ್ನೆರಡು ಕೈಗಳಿಂ ಅವಳ ಕೈಗಳಂ 
ಮಲಕಿಕ್ಕೆ ಮೊಳಕೈವಳಗಿಕ್ಕಿ ಕೊರಳಂ ತಕ್ಕಿಸಿ ರಮಿಸಲೈ ಫಣಿಪಂಶಮೆಂಬ 
ಕರಣಂ (ಗಾನುಕಾ. ೨೩೬). 'ನಾಗಪಾಶಕರಣ' ಪರಾ. [ಸಂ. 

ಫಣಿಪೇಂದ್ರ (ನಂ). ಇ ಫಣಿಪ ೧ : ಮಂದರೆಗಿರಿಯಾದುದು ಗಡ ಧನು 
ಘಣೆವೇಂದ್ರನು ಹೆದೆಯಾದ ಗಡ ಸಂದ ಮುಕುಂದನಾದನು ಬಾಣವೆಂಬುದು 
ಸಂದೇಹವೇನಲ್ಲದಿಹುದೆ (ತ್ರಿ ಫಸ. ೩-೨೭). [ಸಂ-] 

ಫಣಿಭುಕ್ಕು (ನಾ). ೧. ಸಣ್ಣ ಹಾವುಗಳನ್ನು ತಿಂದು ಬದಂಕುವ ಒಂದು 
ಬಗೆಯ ದೊಡ್ಡ ಹಾವು : “ಘಣೆಭುಗ್ರಾ ಜಘಣಿಯೆನಲ್ಕರವಾವು” (ಮಂಗರಾ 
೧೦೮). ವಿ. ನವಿಲು. ೩. ಗರುಡ. [ಸಂ. ಫಣಿಭುಜ'] 

ಫಣಿಭೋಗ (ನಾ). ಹಾವಿನ ಸಂರಂಳಿ, - ಮಂಡಲ : ಅಡವಿಯಲಿ ಫಣಿ 
ಭೋಗದಲಿ ಬಿಗಿವಡೆದು ಬಳಲಿದ ಭೀಮಸೇನನ ಬಿಡಿಸಿದದು ಯಮಸೂನು 
ಧರ್ಮಕಥಾಪ್ರಸಂಗದಲಿ (ಕುರ್ಮಾಳ- ೦೩ ಸೂತನಿ). [ಸಂ.) 

ಘಣಿಯಾಲ "ಪಣಿಯಾಲ' ನೋ. 

ಫಣಿರಾಜ (ನಂ). *» ಫಣಿಪ ೧: ಫಣೆರಾಜಂ ಬಾರಿಯಿಟ್ಟಟ್ಟಿದೆೊಡನು 
ದಿನಂ ಬರ್ಪ ಸರ್ಪಂಗಳಂ ಬಲ್ಕಣಿ ತಶಾರ್ಕ್ಷ್ಮಂ ಭಕ್ಷಿಸುತ್ತುಂ ಮಳೆಯಗಿರಿ 
ಯೊಳಿರ್ಪಂ (ಕಾಠ್ಶಾಕ. 600) ; ಫಣಿರಾಜನಂ ಶಶಿಚೂಡನಿಕ್ಕಿದನೊಂದು 
ಬೆರಳಿಗೆ ಮುದ್ರಿಕೆಯ ತೆಜದಿ (ಜಸತ. ೩೪-೩೩). [ಸಂ. ಘಣೆರಾಜನ್‌] 

ಫಣಿರಾಜಕೇತನ (ನಾ). - ಫಣಿಕೇತನ : ಕಮಲಾಕರದಿಂ ಪೊಜಮಟ್ಟ 
ನಾಗಳುಂ  ಭುಜಯುಗತೋರಣಾಯಿತಗದಾಪರಿಘಂ ಘಣಿರಾಜಕೇತನಂ 
(ಗರಾಯು- ೬-೨೬): [ಸಂ.] 

ಫಣಿರಾಜನಂದನೆ (ನಾ). ಸರ್ಪರಾಜನ ಮಗಳು; ಆದಿಶೇಷನ ಮಗಳು: 
ಫಣಿರಾಜನಂದನೆಯುಲೂಪಿ ಮೂರ್ಥಿತರಾಗಿ ಸಮರಧಾರಿಣಿ 
ಯೊಳಿಹ ದೊರೆಗಳಂ ತರಿಸಿ ಮಂತ್ರೌಷಧಗಳಿಂದೆ ಪಾಲಿಸುತಿರ್ದಳು 
(ಕೈಬಠಾ- ೨೩-೪). [ಸಂ. ಫಣಿರಾಜನಂದನಾ] 

ಫಣಿರಾಜಶಯನ (ನಾ). -ಫಣಿತಲ್ಪ: ಸರಸಿರುಹನಯನ ಫಣಿರಾಜಶಯನ 

. ವರಕೌಸ್ತ್ರುಭಾಭರಣ ಸಲಹು (ಕ್ಕೆ ಬಳಾ- ೨-೩೦)- [ಸಂ.] 

ಫಣಿರ್ಜಕ (ನಾ). - ಫಣಿಜ್ಜಕ : * ಫಣಿರ್ಜಕಂ ಮರು ಮರುವಕಂ * 
(ನಸ್ತುಳೋ. ೩೭-೨೫); “ ಮರು ಮರುವಕಂ ಘಣೆರ್ಜಕವಕ್ಕೂ ” (ಮುಂಗರಾ, 
೩೪-೨೭). [ಸಂ.7 

ಫಣಿಲೋಕ (ನಾ). ಸರ್ಪಲೋಕ; ನುಗಲೋಕ: ಅನಿಮಿಷಲೋಕಮಂ 
ಎಬುಧರಿಂ ಫಣಿಲೋಕಮನುಗ್ರ ನಾಗಸಾಧನದಿಂ . . . ಅದೇನನುಕರಿಸಿತ್ತೊ 
ರಾಜಭವನಂ (ಕಾಂತಿಫ್ರ, ೩-03); ಗಗನವೀತನ ನಾಭಿ ದಶದಿಕ್ಕುಗಳು ಕಿಎ 
ಫಣಿಲೋಕ ವಿಮಲಾಂಫ್ರ)ಗಳು ಧ್ರುವನಿಂ ಮೇಲುಭಾಗ ಮುರಾಂತಕನ 
ಮುಕುಟ (ಕುಮ್ಮಾಸ. 4-೨೩). [ಸಂ-] 

ಫಣಿವೇಣಿ (ನಾ)- ಹಾವಿನಂತೆ ಜಡೆಯುಳ್ಳವಳಂ ; ನಾಗವೇಣಿ : 
ರಕ್ಷಿಸು ವಿನುತ ಗೀರ್ವಾಣಿ ಫಣಿವೇಣಿ ಶರ್ವಾಣಿ ಶಿವನ ರಾಣಿ (ಉದ್ಮರೇ- 
8-9); ಅಜನ ಪಟ್ಟದ ರಾಣಿ ವರದೆ ಕಲ್ಮಾಣಿ ಫಣಿವೇಣಿ ವಾಣಿ .,. 
ಸುಮತಿಯು ತಾಯೆನಗೆ (ಕೈ ಬಳಾ- ೦-೪): (ಸಂ. ಫಣಿವೇಣೀ) 

ಫಣಿಶಯನ (ನಾ). ಫಣಿತಲ್ಪ : ರಕ್ಷಿಪುದೀ ಕಾಳಿಯ ಫಣೀಂದ್ರನಂ 
ಫಣಿಶಯನಾ (8ಗಂ. ೩-೦೦೪). (ಸಂ.] 

ಫಣಿಶಾಯಿ (ನಾ). -ಫಣಿತಲ್ಪ: ದಯೆ ಮಾಡಿ ಸಲಹಯ್ಯ 


ಅ೪ಅ ಅ 


. ಫಣಿ 


೬೧೪೫ ಫರಂಗಿಮಣೆ 
ಶಾಯಿ ಅವಗುಣವ ನೋಡದೇ ಚರಣಸ್ಮರಣೆಯ ಮಾಡುವಂಥ 
ಭಕಂತಿಯನಿತ್ತು (ಶ್ರರಂರ- ರಾ. ೨೦-6೪-೧) [೫ಂ. ಫಣಿಶಾಯಿನ*] 
ಫಣೀಂದ್ರ (ನಂ). ೧. ಹಾವು; ಸರ್ಪ: ಫಣೀಂದ್ರವೃಂದಂ . 


ಒಪ್ಪಿತಾ ಶ್ರಿಣೇತ್ರನುತ್ತುಂಗಸಭಾಂತರಾಳದೊಳ್‌ (ಉರ್ಕಳಿ. ೦೨-೦೨೪). 

೨. ಫಣಿಪ ೧: ಮತ್ತಹಸ್ತಿಗಳ ಮಸ್ತಕದಿಂ ಬಿದಿರಿಂ ಫಣೇಂದ್ರೋತ್ತ 

ಮಾಂಗದಿಂ . . . ಒಕ್ಕೆ ಳಮುತ್ತನಾಯುತ್ತುಮಿರ್ಪ ಶಬರಪ್ರಿಯಕಾಮಿನಿ 

ಯರ್ಕಳಂ (ಉಉತ್ಕಾರ. 000; ಅವಧರಿಸೆಲೆ ಫಣೀಂದ್ರ ಭೂಮಂಡಲದ 

ರಾಯರೊಳ್ಳಾಂಡುಸುತ ಕೌರವರ್ಗಾದುದಾಹವಂ (ಕೈ ಮಿಳಾ, ೨೪-೦೬) . 
[ಸಂ.] 


10/ಫಣೆ, "ಪಣ್ಮೆ' ನೋ. 
ಫಣೆ, (ನಾ). ಹಾವಿನ ಹೆಡೆ; ಫಣ : “ಫಣಃ. ಫಣಾ, ಫಟಾ__ಈ ೩ 
ಹಾವಿನ ಹೆಡೆ” (ಹರಾಯು. ೦೦೩-೦೧೪) - (ಸಂ. ಫಣಾ] 
ಫಣೆಕಟ್ಟು "ಪಣೆಗಟ್ಟು' ನೋ. 
ಫಣೆಗಣ್ಣು "ಪಣೆಗಣ್‌' ನೋ. 
19 ಫಣೇರಪೆಟ್ಟಿಗೆ (ನಾ). ಬಾಚಣಿಗೆ, ಕುಂಕುವಂದ ಭರಣಿ, ಕನ್ನಡಿ 


ಮೊದಲಾದುವನ್ನು ಇಡುನ ಪೆಟ್ಟಿಗೆ ; ಅಳಿಯತನದಲ್ಲಿ 
ಬೇಕಾದರೆ ಒಂದು ಫಣೇರಪೆಟ್ಟಿಗೆಯನ್ನೇ ಬೇಡಲು ನಿನ್ನ ಮಗನಿಗೆ ಹೇಳು 
(ರಾಮುತಿಳ. ೩೩). 


[ಫಣೇರಂ (೪ *-ಮರಾ. ಫಣೇರೇ ಕನ್ನಡಿ, ಬಾಚಣಿಗೆ ವೊದಲಾದು 
ವನ್ನಿಡುವ ಚೀಲ) ಪೆಟ್ಟಿಗೆ] 
ಫಣ್ಮಾಕಲ್ಪ ` (ನಾ). ಹಾವುಗಳನ್ನೇ ಆಭರಣವಾಗುಳ್ಳವನು ; ಶಿವ: 


20 


ಲುಪ್ತಾಘನ ಫಣ್ಮಾಕಲ್ಪನ ನತವಣಿತಲ್ಪನ ಸನ್ನುತಿಪೆಂ 
(ಉದ್ಯದೇ" ೪-೦). [ಸ0-) 
ಫತ್ತೆ (ನಾ). ಗೆಲವು; ವಿಜಯ : ಇಂಗ್ರೇಜಸರಕಾರಕ್ಕೆ ಫತ್ತೈ ಆದ 


ಸಂತೋಷದ ಬಗ್ಗೆ ಮಡಿಕೇರಿ ಕೋಟೆಯಲ್ಲಿ ಇಪ್ಪತ್ತೊಂದು ಫಿರಂಗಿ 
ಹಾರಿಸಿದರು (ಉಕೇಂತ್ರ - ೦೪೨) - 

[+ ಅರ. ಹಿಂ. ಫತಹ್‌; ಮರಾ. ಫತೇ, ಫಶ್ತೇ) 
ಫತ್ತೆಮಾರಿ, ಪತ್ತೇಮಾರಿ, ಫತ್ತೇಮಾರಿ (ನಾ). ಒಂದಂ ಬಗೆಯಂ 
ದೊಡ್ಡ ನಾವೆ. ದೋಣಿ: ಎಲ್ಲಕ್ಕೂ ದೊಡ್ಡ ನಾವೆಗೆ ಫಕ್ತೆಮಾರಿ 
ಯೆಂದೆನ್ನುವರು (ಳಗೆ. ೩೦೭): ಈ ದೇಶದ ವ್ಮಾ ವಾರಸ್ಮ ರು ಫತ್ತೆಮಾಂ 
ಗಳಲ್ಲಿಯೂ ಬಗಲಗಳಲ್ಲಿಯೂ ಸರಕುಗಳನ್ನು ತುಂಬಿಕೊಂಡು ಯ 
ಸಮುದ್ರಪ್ರಯಾಣ ಮಾಡುತ್ತಿದ್ದರು (ಕುಂಂಖ. ೩-9೦೬). ಪತ್ತೇಮಾರಿ: 

ಆ ದಳವಾಯಿಗೂ ಆ ಐದುಸಾವಿರ ಕೊಡಗರಿಗೂ ಪತ್ತೇವತಾರಿ ಮೇಲೆ 
ಹಾಕಿಸಿ . ಕುಂಬಳೆತಾಲ್ಲೂಕಿನಲ್ಲಿ ಇಳಿಸಿಬಿಟ್ಟರು (ಕಾಕೇಂರ್ರ. 0೨). 
ಫತ್ತೇಮಾರಿ : ಫತ್ತೇಮಾರಿಯಲ್ಲಿ ೧೫ರಿಂದ ೫೦ ಟನ್ನಿನ ವರೆಗೆ ಮಾಲು 
ಹೇರುವರು (ಕಳಾಗೆ. ೩೦೭). [«- ಮರಾ. ಫತ್ತೇಮಾರೀ, ಫತೇಮಾರಿ] 

ಫತ್ತೇಮಾರಿ "ಫತ್ತೆಮಾರಿ' ನೋ. 

ಫನ (ನಾ). ಸಂಪೂರ್ಣ ಹಾಳು ; ಸರ್ವನಾಶ : ಅವನ್ನ ಸ್ವಲ್ಪ ನಮ್ಮ 
ಬಲೆಗ್ಹಾಕ್ಕೊಂಡ್ರೆ? , ರಾಮಣ್ಣೋರ ಕಡೆ ಕೇಸ್ನ ಘನ ಮಾಡ್ಬಿಡ 
ಬಹುದ) (6ಟರೆ- ೨೦): ಮನೆ ಅಥವಾ ಹೋಟೇಲಿನ ಹಿಂಬದಿಯ ಜಗಲಿ 
ಯಲ್ಲಿ ಅದರ ಫನಾ ನಡೆಯುತ್ತದೆ (ಕಸ - ೦೦೩), 

[೬ _-ಅರ, ಹಿಂ. ಫನಾ; ಮರಾ. ಫನಾ, ಫನ್ನಾ] 

ಫರ (ನಾ). ಗುರಾಣಿ; ಢಾಲು. [ಸಂ.] 

ಘಫರಂಗಿ "ಫಿರಂಗಿ' ನೋ. 

ಆ |ಫರಂಗಿಮಣೆ, ಪರಂಗಿಮಣೆ (ನಾ)- ತಪ್ಪು ಮಾಡಿದವನನ್ನು ಕುರ್ಚಿಯ 
ಆಕಾರದಲ್ಲಿ ಕೂರಿಸುವ ಒಂದುಬಗೆಯ ಶಿಕ್ಷೆ; ಕುರ್ಚಿ ಕೂರಿಸುವುದು: 


ಫರಕ 


ಏತ ಹಾಕುವುದು. ಫರಂಗಿಮಣೆಯಲ್ಲಿ ಉಳಿತುಕೊಳ್ಳುವುದು ಮೊದಲಾದ 
ಐಗಳ ಒಂದೊಂದು  ಭಯಂಕರಶಿಕ್ಷೆಯನ್ನನುಭವಿಸಿದವರು ಮತ್ತೊಮ್ಮೆ 
ಓದಿಗೆ ಕಳ್ಳಮನಸ್ಸನ್ನು ಮಾಡುತ್ತಿರಲಿಲ್ಲ (ಕುಕುಕಾ. ೬9), ಕೋದಂಡ, 
ಫರಂಗಿಮಣೆ ಇವುಗಳ ಶಿಕ್ಷೆಯೊಂದಿಗೆ . ಯಕ್ಷಗಾನಗಳನ್ನು ಅಲ್ಲಿ 
ಹೇಳಿಕೊಡುತ್ತಿದ್ದರು (ಹುಮುಂ. ೦೬). ಪರಂಗಿಮಣೆ : ಆ ದಿನ ಅವನನ್ನು 


ಅಧ್ಯಾಪಕರು ಪರಂಗಿಮಣೆ ನಿಲ್ಲಿಸಿದ್ದರು (ನಾಕೆ: ೦೪೪) ; ಪರಂಗಿಮಣೆ,|' 


ಉಬ್ಬೆಗಳಿಗಾಗಿ . . . ನಮ್ಮ ಶಾಲೆ ಇತ್ತಂತೆ (ರೂಕಸಂ. ೩೭) - 
[«- ತುಳು. ಪರೆಂಗಿಮಣೆ] 

ಫರಕ 'ಫರಕು' ನೋ. 

ಫರಕು, ಫರಕ (ನಾ). ಹೆಚ್ಚುಕಡಮೆ; ವೃತ್ಕಾಸ; ಭೇದ; ಅಂತರೆ: 
ಅದಕ್ಕೂ ಭೀಮಸೇನಾಚಾರ್ರು ಕೊಟ್ಟ ಕುಂಡಲೀಗೂ ತುಸು ಫರಕು 
ಅದ (ಸಮಣ. ೨೩9). ಫಘರಕ : ಮೂರುರೂವಾಯಿಯ ಬದಲಿ ಈಗ 
ಒಂದು ಒಂದುವರೆ ರೂಪಾಯಿಯ ಫರಕವನ್ನು ತೋರುತ್ತದೆ (ಮುಂಬನ್ಶಾ. 
೨೬೪). ["-ಅರ. ಫರ್ಕ್‌; ಹಿಂ. ಮರಾ. ಫರಕ್‌] 

ಫರಜು, ಫರ್ಜು (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಚಿಂತಾಮಣಿ . . . ಫರಜು ಮುಂತಾದ ಕಷ್ಟರಾಗಗಳಲ್ಲಿ ಕೃತಿರಚನೆ 
ಮಾಡಿ ಶಾಸ್ತ್ರಿಗಳು - « « ಮಾರ್ಗದರ್ಶಕರಾಗಿದ್ದೂರೆ (ಸಂಗೀಕಂ- ೨೪೪) ; 
ಹಿಂದಿನವರು ಹಾಡುತ್ತಿದ್ದ ಧಾಟಿಗಳು__ಫರಜು, ಕಾಪಿ, ಖಮಾಚು. 
ಮಧ್ಯಮಾವತಿ,  ಆನೆಂದಭೈರವಿಯಂಥ ರಾಗಗಳಿಂದ ಕೂಡಿದ್ದವು 
(ಶಾನಗೀ- ೦೦೩). ಫರ್ಜು : ರಾಗ ಫರ್ಜು, ಆದಿತಾಳ (ತನುಮು, ೦೪). 

(ಹಿಂ. ಪರಜ, ಫರ್ಟ್‌; ಮರಾ. ಪರಜ] 

ಫರದೆ :ಪರದೆ' ನೋ. 

ಫರಫರೆ (ನಂ). ಮಂಟಪ ಮೊದಲಾದುವುಗಳಲ್ಲಿ ಅಲಂಕಾರಕ್ಕಾಗಿ 
ಕಟ್ಟುವ ತೆಳಂವಾದ ಕಾಗದಗಳ ತೋರಣ : ಅವರಿಂದಲೇ ಕಾಗದದ 
ಫರಘರೆಗಳನ್ನು ದೊರಕಿಸಿದಳು (ಗಂಶಯ-. ೦೩೨)- [?] 

ಫರಮಾನಾ “ಫರ್ಮಾನು” ನೋ, 

ಫರೆಮಾನು ಫರ್ಮಾನು' ನೋ. 

ಫರಮಾಯಿಶಿ 'ಫರಮಾಯಿಷಿ' ನೋ. 

' ಫರಮಾಯಿಹಿ, ಪರಮಾಯಿಷಿ, ಪರಮಾಶಿ, ಘಫರಮಾಯಿಶಿ, ಫರಮಾಶಿ 
(ಗು). ೧. ಅಪ್ಪಣೆಯಂತೆ ಸಿದ್ಧಪಡಿಸಿದ ; ಹೇಳಿ ಮಾಡಿಸಿದ. 
೨. ಅತ್ಯುತ್ತಮವಾದ ; ಸೊಗಸಾದ ; ಉತ್ಕೃಷ್ಟವಾದ : ಸರ್ಕಾರಕ್ಕೆ 
ಫರಮಾಯಿಸಿ ಜಿನಿಸಿ ಮುಂತಾದುದನ್ನು ಕಳುಹಿಸತಕ್ಕ ವಿಷೆಯ (ಮಹಾವಂ. 
೫. 86). ಪರಮಾಯಿಷಿ : ೨. ಪ್ರಮಾಳೆ , . . ಪರಮಾಯಿಷಿ ಉಪ್ಪಿಟ್ಟಿಗೆ 
ಬಾಯಲ್ಲಿ ನೀರೂರಿಸಿಕೊಂಡು ಹಾರಿಹೋದಳು (ಕಾರಕ. 0೨)- (ನಾ). 
೩. ಇಷ್ಟೆವಾದುದು : ಬೈರಾಗಿಗೆ ಅವನ ಸಂಗೀತ ತುಂಬ ಪರೆಮಾಯಿಸಿ | 
(ಕುರ. ೬೪). ಪರಮಾಶಿ : ೨. ಓಹೋ, ಇದೇಯೊ ನಿನ್ನ ಪರಮಾಶಿ 
ಮಾನು? (8ಗುಂ- 3) ; ನಾಗಪ್ಪಯ್ಕನಿಗೂ ಸುಬ್ಬಣ್ಣನೈದ್ಯರಿಗೂ 
ಪರಮಾಶಿ ಜೋಡಿಯಂತೆ (ಸ್ಮಕ್ಕತಕೂ. ೬೬). ೪. ಸೊಗಸಾದಂದು ; 
ಶ್ರೇಷ್ಠವಾದುದಂ : ನಸ್ಶ್ಕ ಒಳ್ಳೆಯ ಪರಮಾಶಿಯದು : (ಕೈ ಸರ್ವೆ. ೪೩)- 
ಫರೆಮಾಯಿಶಿ : ೨. ನಮ್ಮ ಮಾವ ಊರಿನಿಂದ ಫರಮಾಯಿಶಿ ಮಾವಿನ 
ಹಣ್ಣುಗಳನ್ನೂ ತಂದಿದ್ದಾರೆ (ಕಂ). ಇಫರಮಾಶಿ: ೨. ಫರಮಾಶಿ 
ನೆಂಟುತನೆ (ಸ್ಮಶ್ನಹೊ. ೨೨೦). 

[ ಪಾರೆ. ಹಿಂ. ಫರ್ಮಾಣಶೀ ; ಮರಾ. ಫರಮಾಶೀ, ಫರಮಾಸೀ. 

ಭವರ್ಹಶೀ, ಘರ್ಮಾಸೀ) 

ತೆರಮಾಯಿಸೆ "ಫರ್ಮಾಯಿಸು' ನೋ. 

ಫರಮಾಶಿ :ಫರಮಾಯಿಷಿ' ನೋ. 


೬೧೪೬ 


ಫರಾಶೀಸ 


ಫರಮಾನು (ನಾ)- ಒಂದಂ ಬಗೆಯ ದೀಪ (?) : ಇಲಾಲುಗಳು, 
ಫರಮಾನುಗಳು, ಅದಕ್ಕೆ ಬತ್ತಿ ಎಣ್ಣೆ ಸಹಾ... ಕಳುಹಿಸಬೇಕೆಂದು 
ಅಪ್ಪಣೆಯಾಯಿತು (ಕತಿಕುರಾ. ಟೂ). (?) 

ಫರವಾನೆ "ಪರವಾನೆ' ನೋ. 


8 |ಫರಶಿ "ಫರಸಿ” ನೋ. 


30: ಫರಾರ್ಮಿ, 


ಫರಶಿಕಲ್ಲು 'ಫರಸುಗಲ್ಲು' ನೋ. 

ಫರಸಿ, ಫರಶಿ, ಫರಸು (ನಾ). ೧. ಗಾರೆಯಿಂದ ಅಥವಾ ಹಾಸು 
ಗಲ್ಲುಗಳಿಂದ ಸಿದ್ಧಪಡಿಸಿದ ನೆಲ: ನಾನು ಫರಸಿಯ ಮೇಲೆಯೆ ಕಂಬಳಿ 
ಹಾಸಿಕೊಂಡು ಮಲಗುತ್ತೇನೆ (ಕಾರತಿ, «ಬ. ವಿ. ನೆಲಗಟ್ಟಿಗೆ 
ಉಪಯೋಗಿಸುವ ಹಾಸಂಗಲ್ಲು : ಕಲ್ಲಿನ ಫರಸಿ ಹಾಕಿ ಸಿದ್ಧಗೊಳಿಸಿದ 
ದೊಡ್ಡ ಪಡಸಾಲೆ (ಈಕವಿ. 99). ಫರಶಿ: ೨. ೫೩ ಪೊಹರೆಗಳು 
(ಪಾವರೆಗಳು) ೫೪ ಫರಶಿಗಳು (ಹುಕ್ಕಾ. 999). "ಫರಶಿಕಲ್ಲು' ಪರಾ. 


ಫರಸು : ೧. ಗೋಡೆಗಳಿಗೆ ಗಿಲಾಯಿ - ಮಾಡಿಸುವದು, ಫರೆಸು 
ಮಾಡುವದು . . . ಇತ್ಕಾದಿ ಕೆಲಸ ಪ್ರಾರಂಭವಾಯಿತು (ಕೆಂರುಟ, €೩)- 
[ « ಅರ. ಫರ್ಶೇ; ಮರಾ. ಫರರ್ಶಿ? 
ಫರಸು "ಫರೆಸಿ' ನೋ. 


ಫರಸುಗಲ್ಲು, ಪರಸಿಗಲ್ಲಂ. ಫರಶಿಗಲ್ಲು (ನಾ). ನೆಲಗಟ್ಟು, ಕಟ್ಟೆ. 
ಜಗಲಿ ಮೊದಲಾದುವುಗಳಿಗಾಗಿ ಬಳಸುವ ಹಾಸುಗಲ್ಲು : ಫರಸುಗಲ್ಲಿನ 
ಬೀದಿಯ ಮೇಲೆಲ್ಲ ಮಣಗಟ್ಟೆ ಮಾನುಗಳು ಸೂರೆಯಾಗಿದ್ದುವು (9ಕುಗಾ. ೯). 
ಪರಸಿಗಲ್ಲು: ಅವಳು ಪರಸಿಗಲ್ಲಾಗಿ ತನ್ನ ಮೈಯನ್ನು ಎಂದಿನಂತೆ 
ಅದಕ್ಕೆ ಮತ್ತೆ ಒಡ್ಡಿದಳು (೬*ಕಾಳ- ೩). ಫರಶಿಕಲ್ಲು: ಆ ಜಾಗದಾಗ 
ತುಸಾ ದೂರಾ ನಾಕಾರು: ಫರಶಿಕಲ್ಲು ಒಗೆ (ಕಮ್ಮಟ. 39). 

[ ಫರಸು (ಎಫರಸಿ) + ಕಲ್ಲು (ಕಲ್ಯ) ] 

ಫರಮೋಷಿ. ಪರಮೋಶಿ ಪರಾಮೋಶಿ (ನಾ). ಅಜಾಗ್ರತೆ; 
ಕಣ್ಣು ತಪ್ಪಿ ಆದ ತಪ್ಪು: ಫರಾಮೋಷಿಯಾದರೂ ಪಡಪೋಸಿ 
ಯಾಗಬಾರದು (ಗರ). ಪರಮೋಶಿ : ಪರಮೋಶಿಯಾಯಿತು. ಬಟ್ಟೆ 
ಗಿಟ್ಟೆ ಹಾಳಾಗಿಲ್ಲವಷ್ಟೆ (ಕುಕುಕಾ. 0). ಪರಾಮೋಶಿ: ಹೀಗೊಂದು 
ಪರಾಮೋಶಿ ಆಯಿತಲ್ಲ (ಕರುಳ. ಇ). 
[._-ಖಾರ. ಹಿಂ. ಮರಾ. ಫರಾಮೋಶೀ] 

ಪರಾರ್ಮಿ, ಫರಾರೆ (ನಾ). ಕಣ್ಣು ತಪ್ಪಿಸಿ ಹೊರಟಂ 
ಹೋಗಂವಿಕೆ ; ಓಡಿಹೋಗುವಿಕೆ ; ನಾಪತ್ತೆ : ತನ್ನ ಕೆಟ್ಟಬುದ್ಧಿ ಬಿಡದೆ, 
ಇಲ್ಲಿಂದಾ ಘರಾರಿ ಆಗಿ ಹೋಗಬೇಕಂ- (ಉಾಶೇಂದ್ರ- ೨೬೩); ನಿನ್ನೆ ಮಧ್ಯಾನಕ್ಕ 
ಫರಾರಿ ಆಗಿ ಹೋದವ ಈವತ್ತು ಇಷ್ಟು ತಡ ಆಗಿ ಯಾಕ ಬಂದೊ, 
(ರನಂ8” ಇಇ) ; ಹಣ ಸಿಗದಿದ್ದರೆ ಫರಾರಿಯಾಗುವುದೊಂದೇ ಪರಿಹಾರ 
ವಾಗಿದೆ (ಮುತ್ತೈರೆ: 30). ಪರಾರ್ಮಿ : ಮಕ್ಕಳುಯಿಬ್ಬರು ಪರಾರಿಯಾಗಿ 
ಕೆಲವು ದಿವಸದ ಮೇಲೆ (ಎಕ: ೪1೫: ಸಾಗರ- ೪೬-೨೦ ; 26469) ; ನನ್ನ 
ಧಾಂಡಿಗ ದೂತರಂತೂ ಯಾವಾಗಲೋ ಪರಾರಿಯಾಗಿದ್ದಾರೆ (ತಕ್ಕೊಂದ- 
09೬). ಫರಾರೆ: ಆಸಾಮಿ ಫರಾರೆಯಾದ (ನಡರಾ: 11, 68೬). 

ಫರಾರಿ ಮಾಡು ಇ ಕಣ್ಣಿಗೆ ಬೀಳದಂತೆ ಓಡಿಸಿ ಬಿಡು; ನಾಪತ್ತೆ 

ಮಾಡಂ : ಅವನಿಂದೆ ಕೈಮರೆ ಮಾಡಿಕೊಂಡು ಅವನನ್ನು ಫರಾರಿ ಮಾಡಿ 
ಬಿಡುವುದೂ ಉಂಟು (ಕೃತಕ್ಕೆ. ೦೬೨)- [.೬.ಅರ. ಹಿಂ. ಮರಾ. ಫರಾರೀ] 

ಫರಾರ್ಮಿ (ನಾ): ೧. ಹಾರಾಡಂವ ಬಟ್ಟೆಯ ತುಂಡು: (೪). 
೨. ನಾವೆಯ ಹಾಯಿಪಟ : «8). [೬-ಮರಾ, ಫರಾರಾ] 

ಫರಾರೆ 'ಫರಾರ್ಕಿ' ನೋ. 


46! ಫರಾಶೀಸ, ಫರಾಷೀಸ, ಫರಾಸಿಸ (ನಾ). ಫ್ರಾನ್ಸ್‌ ದೇಶದವನು ; 


ಕೊಡೆಯಾಲಕ್ಕೆ ಫರಾಶೀಸರ ಕೆಲವು ಮಂದಿ ಬಂದು, ಇಳಿದಿದ್ದರಿಂದ 


ಫರಾಷೀಸ 


(ಕಾಶೇಂದ್ರ. 0೦9). ಫಘರಾಷೀಸ : ಮೊಮದಲ್ಲಿಖಾನರು ತಮ್ಮ ಮೇಲೆ 

ಪುಲಚೀರಿಯಿಂದ ಫರಾಷೀಸತ ಫಉಜು ಸುದಾ ಚಂದಾಸಾಬರು ಬಂದು 

ಮುತ್ತಿಗೆ ಹಾಕಲಾಗಿ (ಕೃಠರ. ೩೩). ಘರಾಸಿಸ : ನವಾಬನು . . . ಶನ್ನ 
ಕಡೆಯ ಫರಾಸಿಸರ ಸೇನಾಪತಿಯಾದ ಲಾಲಿ ಮೊದಲಾದ ಸರದಾರರನ್ನು 
ಕರೆಯಿಸಿ (ಶಕತಾ. 6೪). 
[._-ಪಾರ. ಹಿಂ. ಫರಾಸೀಸ್‌ ; 
ಫರಾಷೀಸ “ಫರಾಶೀಸ' ನೋ. 
ಫರಾಸಿಸ “ಫರಾಶೀಸ' ನೋ. 
ಫರಾಳ (ಫೆಲಾರ' ನೋ. 
ಫರುಜು "ಪರಜು' ನೋ. 
ಫರೆ (ನಾ)- ಧಾನ್ಯಗಳನ್ನು ಅಳೆಯಂವ ಒಂದು ಪ್ರಮಾಣ: ೧೭ 
ಪಾಯಲಿ ಅಂದರೆ ೧ ಫರಾ ೮ ಫರೆಗಳು ಅಂದರೆ ೧ ಖಂಡಗ 
(ಮುಂಠಿವ್ಶಾ. ೦೦೩) - [.- ಮರಾ. ಫರಾ] 

ಫರ್ಜಿ (ನಾ). ಚದುರಂಗದ ಆಟದ ವಜೀರ,-ವಂಂತ್ರಿ : ಈಗ ತಮ್ಮ 
ಆ ಸೋತ ಆಟಕ್ಕೆ ಶ್ರದ್ಧೆಯೇ ಫರ್ಜಿ (ಕ್ರೀಠೂಕ್ರ. ಳು. 

[3-ಜಾರ. ಮರಾ. ಫರ್ಜಿ ; ಹಿಂ. ಫರಜೀ] 

ಫರ್ಜು ಫರಜು' ನೋ. 

ಫರ್ನಾದಿ (ನಾ). ಮಾವಿನ ಹಣ್ಣಿನಲ್ಲಿ ಒಂದು ಬಗೆ : (ನುಂಬಯಾ.೨-೬೨).- 
[*-ಮರಾ. ಫರ್ನಾದೀನ*, ಫರ್ನಾದೀಸ್‌./ಪೋರ್ಚು. ಫರ್ನಾದೀಜ್‌] 

ಫರ್ಮಾನ್‌ "ಫರ್ಮಾನು' ನೋ. 

ಫರ್ಮಾನ ಫರ್ಮಾನಂ' ನೋ. 

ಫರ್ಮಾನು, ಪರಮಾನು, ಫರಮಾನಾ, ಫರಮಾನಂ. ಫರ್ಮಾನ್‌, 
ಫರ್ಮಾನ (ನಾ). ೧- ಆಜ್ಞೆ ; ಹುಕುವಂಂ : ಬಡಜನರಿಂದ ಹತ್ತು 
ರೂಪಾಯಿ ವಸೂಲು ಮಾಡಲು ಫರ್ಮಾನು ಹೊರಟಿತು (ಕೀರಾನ- 6೩) ; 
ಪುಣೆಯಿಂದ ಕಾಕಾನ ಫರ್ಮಾನು ಬಂದಿತು (ಊಶಹ.- 11, 6). 
೨. ಆಜ್ಞಾಪತ್ರ : ಹೆಡ್‌ಮಾಸ್ತರರ ಹಸ್ತಾಂಕಿತವಿದ್ದ ಫರ್ಮಾನು ಅದು 
(ಕಕ್ತಠ್ಕ- 0೩೭). ಪರಮಾನು : ೧. ಅಧಿಕಾರಿಗಳ್ಗೆ ಪರಮಾನು ನಿರೂಪ 
ಲೇಖನಿಮಂ ಬರೆಸಿತ್ತೂ (49ನ್ಮ- ೩-80) - ಫರೆಮಾನಾ : ೧. ಕಂಬಕ್ಕೆ 
ಬಿಗಿಯಲು "ಫರಮಾನಾ ಹೊರಡಿಸಿದರು (ಸಕೂರ- ೦೨೪). ಫರಮಾನು : 
೨. ಇವರಿಂಗೆ ಫರಮಾನ ತಂದಿತ್ತರಾಕ್ಷಣ ನೋಡಿ (ಜೀಳವಂ. ೦-೦೩೩) 
ಫರ್ಮಾನ್‌ : ೨. ಸುಲ್ತಾನರು ತಮ್ಮ ಎರಡು ಆಣೆಗಳನ್ನು ಪ್ರಕಟಿಸಿದರು. 
ಅವುಗಳನ್ನು ಫರ್ಮಾನ್‌ ತಯಾರಿಸಿ. . . ಡಂಗೂರ ಹೊಡೆಸಿದರು 
(ಕೊನಷ್ಟೈ,. ೦೨೪) ; ಸಾರ್‌ಚಕ್ರವರ್ತಿ ಏನಾದರೂ ಫರ್ಮಾನ್‌ ಹೊರಡಿಸಿ 

ಖೆ ರೈತರಿಗೆ ಹಂಚಿ ಬಿಡಬೇಕೆಂದು ಹೇಳಿದರೆ ನೀವೇನು ಮಾಡ್ತೀರಿ? 

(ತ್ರನರು- ೩೦೩). ಫರ್ಮಾನ : ೨. ಬುಂದೇಲಖಂಡದ ಸ್ವಾತಂತ್ರ್ಯದಾನದ 
ಘರ್ಮಾನವನ್ನು ಬರೆದನು (ಥಾ ರ್ಬ್ಜಕೇ. ೨೨೦)- [:-ಪಾರ, ಫರ್ಮಾನ್‌ ; ಹಿಂ. 
ಫರಮಾನ ; ಮರಾ. ಫರ್ಮಾನ, ಫರ್ಮಾನಾ] 

ಫರ್ಮಾಯಿಸು, ಫರಮಾಯಿಂಸಂ (ಕ್ರಿ). ವಿಧಿಸಂ ; ಅಪ್ಪಣೆ ಮಾಡು ; 
ಆಜ್ಞೆಮಾಡು : ನಿಮಗೆ ೧೦೦೦ ರೂಪಾಯಿ ದಂಡ ಅಥವಾ ೬ ತಿಂಗಳು 
ಶಿಕ್ಷೆಯನ್ನು ಫರ್ಮಾಯಿಸಿದ್ದೇನೆ ಳೆ ಕೈದಿಯನ್ನು ್ನ 


ಮರಾ. ಫರಾಶೀಸ್‌, ಫರಾಸೀಸ"] 


(ಸಕಲಂ. ೦೭) $ 


ಜತೆಯಲ್ಲಿಯೇ ಕರೆದು ತರಬೇಕೆಂದು ಅಪ್ಪಣೆ ಬೇರೆ ಫರ್ಮಾಯಿಸಿದ್ದಾಳಿ |. 


೦೨೩). ಫರಮಾಯಿಸು : ಇಂಗ್ರೇಜಘೌಜು ಹೊರಡಿಸ 
ಬೇಕಾದ್ದಕ್ಕೆ ಹುಕುಂ ಫರಮಾಯಿಸಲು . - ತಿಳಿಸಿ ಇದ್ದೇವೆ 
(ರಾಶೇಂದ್ರ. ೦೩೪). [ಆಘರ್ಮಾನು + - ಇಸ್ಕು] 

ಫರ್ಲಾಂಗು (ನಾ). ದೂರವನ್ನು ಅಳೆಯುವ ಒಂದು ಪ್ರಮಾಣ; 
ಒಂದಂ ಮೈಲಿಯಂ ಎಂಟನೆಯ ಒಂದು ಭಾಗ: ಅವರಿಗೂ 


(ಬರತ. 


೬೧೪೬ 


10 


16 


20 


5 


ಡೊ 


0 


ಫಲ್ಮ 


ಆಕೆಗೂ ಸುಮಾರು ಒಂದರ್ಧ ಫರ್ಲಾಂಗು ಅಂತರವಿತ್ತು 
[4-1ಇಂ. ೫೧೯10283) 
ಫರ್ಲೊೋ (ನಾ). ನಿರ್ದಿಷ್ಟವಾದ ನೌಕರಿಯ ಅವಧಿಯ ನಂತರ 
ನೌಕರದಾರನಿಗೆ ಸಿಕ್ಕುವ ಪೂರ್ಣವೇತನದ ರಜ : ಒಂದು ವರ್ಷ 
ಫರ್ಲೊೋ ರಜವನ್ನು ಪಡೆಯುವುದಕ್ಕಾಗಿ . . . ಗವರ್ನರನ್ನು ಭೇಟಿ 
ಮಾಡಿದರು (8ಗಸಂ. ೨೩). {+ 9. Furlough] 


(ಕೆಂರುಟ. ೩೩). 


ಫಲ್ಲ, ಫಳ (ನಂ). ೧. ಹಣ್ಣು : ಫಲಮೂಲಂಗಳನಾಂತು ವಲ್ಕಲದಿ 
ನೊಪ್ಪಂಬೆತ್ತು . . . ಇರ್ದಪ್ಪುವು ಪಾರ್ಶ್ರ್ವದೊಳ್‌ ನಿಯಮಮಂ 
ತಾಳ್ಹಿರ್ದವೋಲ್‌  ಭೂರುಹಂಗಳ್‌ (ಳಾರಂತೂ- ೨೬೨); ಚರಿಪಾರಣ್ಯದ 


ಪಕ್ಷಿಗೊಂದುತರು ಗೊಡ್ಡಾಗಲ* ಫಲಂ ತೀವಿದಾ ಮರಗಳ್‌ ಪುಟ್ಟವೆ 
(ಸೋಮೇಶ. ೨೬); ಫಲಮಿಲ್ಲದ ಮರನುಂ ಮಕ್ಕಳಿಲ್ಲದೊಂದರಸು 
ಮೊಪ್ಪದು (8೫0. 6-09). ೨. ಬೆಳೆ; ಉತ್ಪತ್ತಿ: “ಫಘಲಂ_ ೧ 
ಬೆಳೆದ ಧಾನ್ಮಾದಿ ಫಲ, ಪ್ರಯೋಜನ ೨” (ಸಿದ್ಧಾಂತಿ. ೪೨0); ಫಲ' 
ನೋಡದೆ ಕೆಟ್ಟಿತು, ಹೊಲ ಹೂಡದೆ ಕೆಟ್ಟಿತು (ಗಾರ). ೩. ಲಾಭ; 
ಪ್ರಯೋಜನ : ಅಂಧಕನ ಕೈಯಲ್ಲಿ ದರ್ಪಣವಿರ್ದು ಫಲವೇನು (ಬಸನ. 
606); ಫಲಂ ಸ್ವರ್ಗಭೋಗಭೂಮಿಸಂಭವಂ (ಕಂಠ್ರಫ್ರ. ೩-೩೨ ವ); ಬೇವು 
ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆಆ್‌ದೇನು ಫಲ (ಫಂದ. ೦-೬೦ 
ಕಂ). ೪. ಕಾರ್ಯದ ಪರಿಣಾಮ; ಫಲಿತಾಂಶ: ದ್ರವ್ಯಮುಂ 
ಕ್ಷೇತ್ರಮಂಂ ಕಾಲಮುಂ ಭಾವವಂಂಂ ಪ್ರಕೃತಿಯುಂ ತೀರ್ಧಮುಂ ಫಲಮುಂ 
ಮೆಂದು ಕಥೆಗೆ ಸಪ್ಲಾಂಗಮಕ್ಕುಂ . . . ಫಲಮೆಂಬುದು ತತ್ವಜ್ಞಾನಂ 
(ಶಾವೂಲೃ. ೩); ಏನನೋದಿ ಏನ ಕೇಳಿ ಏನ ಮಾಡಿಯೂ ಫಲವೇನು 
ನಿಮ್ಮವರೊಲಿಯದನ್ನಕ್ಕ (ಸನ. 8೬); ವೇದಪಾರಾಯಣದ ಫಲ 
ಗಂಗಾದಿ ತೀರ್ಥಸ್ನಾನಫಲ . . . ವಸ್ತ್ರಾದಿ ಕನ್ಮಾದಾನಫಲವಹುದಾದರಿಸಿ 
ಭಾರತದೊಳೊಂದಕ್ಷರವ ಕೇಳ್ದರಿಗೆ (ಳುವ್ಮಾ- ೦-೨೦). "ಫಲಭೋಗ' 
ಪರಾ. ೫. ಇಚ್ಛೆ; ಬಯಕೆ: “ಫಲಸಿದ್ಧಿ' ಪರಾ. ೬. ಮುಟ್ಟು; 
ರಜೋದರ್ಶನ. ೭೩. ಕತ್ತಿ, ಚಾಕು ಮೊದಲಾದುವುಗಳ ಅಲಗು,--- 
ಧಾರೆ. ೮. ಹಲಗೆ. ೯. ಗುರಾಣಿ; ಢಾಲು: “ಫಲಕಃ, ಫಲಂ, 
ಚರ್ಮನ"....೩ ಹಲಿಗೆ . . . ಹರಿಗೆ” (ಸಿರ್ದಾತಿ. ೨೩೬೩). ೧೦. ಒಂದು 
ಬಗೆಯ ಚರ್ಮವಾದ್ಯ ; ತಮಟೆ : ಈಶಾನ ಈಶ್ವರಮುಡಿಯಾರ್ಗ್ಗೆ 
ಕೊಟ್ಟ ತಿವಳಿ ೧ ದಟ್ಟ ೩ ಖಣ್ಣಿಕೆ ೩ ಫಲಂ ೬ ಜಯಘಂಟೆ ೧ ಘಲಕಾಳೆ 
೩ ಫಲ ೧೫ (ಮ್ಮೀಂ. ೦೯೫೬» ೨6-08; 1032). ೧೧. ನೇಗಿಲಿನ ಮರ. 
೧೨. ನೇಗಿಲಿನ ಕುಳೆ. ೧೩. ಹಣ್ಣಿನ ಒಳಭಾಗ,- ತಿರುಳು. 
೧೪. ಸ್ಥಳದ ಅಳತೆ, -ಆಯ : "ಕ್ಷೇತ್ರಫಲ', "ಘನಫಲ' ಪರಾ. 
೧೫. [ಗಣಿತ]ಗುಣಿಸುವುದರಿಂದ ಅಥವಾ ಭಾಗಿಸುವುದರಿಂದ 
ಬರುವ ಲಬ್ಧ; ಗಂಣಲಬ್ಧ ಅಥವಾ ಭಾಗಲಬ್ಧ . ೧೬. ತ್ರೈ ರಾಶಿಕ 
ದಲ್ಲಿ ಎರಡನೆಯ ರಾಶಿ: ಇಚ್ಛೆ ಫಲಂ ಪ್ರಮಾಣಮೆಂಬವು 
ನಿಚ್ಚಲು. ತಾಂ ಮೂಯಿರಾಶಿ ವೆಸರಿವು ನಿರುತಂ ಯಿಚ್ಚೆಯನು ಪಳದಿ 
ಗುಣಯಿಸಿ ಬೆಚ್ಚರದಿಂ ಪವಣೊಳೊತ್ತೆ ಮಧ್ಯದ ಫಲಮಂಂ (ವೃನಹಾ. 
ಅನುಬಂಧ. 1, 0೦). ೧೭. [ನ್ಮಾಯಂಶಾ] ಪ್ರಮೇಯದ ಹನ್ನೆರಡು 
ವಿಭಾಗಗಳಲ್ಲಿ ಒಂದಂ : ನ್ಯಾಯಶಾಸ್ತ್ರದಲ್ಲಿ ಹೇಗೆಂದರೆ-ಆತ್ಮ ಶರೀರ 
ಇಂದ್ರಿಯ ಅರ್ಥ ಬುದ್ಧಿ ಮನಸ್ಸು ಪ್ರವೃತ್ತಿ ದೋಷ ಪ್ರೇತ್ಮಭಾವ ಫಲ 
ದುಃಖ ಅಪವರ್ಗವೆಂದು ಹನ್ನೆರಡು ವಿಧವಾಗಿ ಪ್ರಮೇಯವನ್ನು - . . 
ಎಭಾಗ ಮಾಡಿರುವರು ಸುಖದುಃಖಾನುಭವವು ಫಲ (ಒಂದ: 
008) - ೧೮. ಹದಿನಾರು ಪದಾರ್ಥಗಳಲ್ಲಿ ಒಂದು : ನ್ಯಾಯದರ್ಶನದಲ್ಲಿ 
ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ 
ಅವಯವ ತರ್ಕ ನಿರ್ಣಯವಾದ ಜಲ್ಬ ಎತಂಡಾ ಹೇತ್ವಾ ಭಾಸ ಫಲ 


ಫಲ್ಮ 


ಜಾತಿ ನಿಗ್ರಹಸ್ಥಾನೆ ಎಂದು ಹದಿನಾರು ಪದಾರ್ಥಗಳನ್ನು ನಿರೂಪಿಸಿರುವರು 
(ಹಿಂರಾಾ, 0೦೨), ೧೯. (ಆಲಂ) ಗರ್ಭ; ಬಸಿರು: ಫಲಮನ 
ಪೇಕ್ಷಿಸದಿರ್ದೊಡೆ  ಪಲಾಶತರುಬೀಜಚೂರ್ಣದೊಳ* ಮಧುಘೃತಮಂ 
ಕಲಸಿ . . ಭಗದೊಳಟ್ಟೊಡಾಗದು ಗರ್ಭಂ (ರೋಳೋಶ. ೪-0೩೪). 
"ಫಲವತಿ' ಪರಾ. ಫಳ : ೧. ಫಳದೊಳ್‌ ದೇವೇಂದ್ರನುದ್ಕಾನದ 
ವಿವಿಧಫಲಂ ಪೂಗಳೊಳ್‌ ಕಲ್ಲವೃಕ್ಷಂಗಳ ಪೂಗಳ್‌ (ಅಂತ್ರ. ೦೬-೨); 
ಫಳಮೆಂದುಂ ಕಟ್‌ವಣ್ಣಳಾಗವಲರೆಂದುಂ ಬೀಯವು (8ಗ0- ೨-೦೬). 
೧೬. ಬಲದ ಭಾಗ ಆದಿಯಾಗಿ ಯಿಚ್ಚೆಯೆಂಬುದೆ ಪ್ರಥಮರಾಶಿ ಫಳ 
ಮೆಂಬುದೆ ರಾಶಿ ಪ್ರಮಾಣಮೆಂಬುದೆ ಕಡೆಯ ರಾಶಿ (ವೃವಹತಿ. ಅನುರಂರ 
1, 90). ಪಿ೦. ಕಪ್ಪುಹಲಗೆ : ಶಿಕ್ಷಕನು ಫಳದ ಮೇಲೆ ಸಣ್ಣ ಬಿಂದು 
ರೇಖೆ ತೋರಿಸುತ್ತಾನೆ (ಕಾರಸಂ.' ೨೨6). 

ಫಲ ನಿನು. ಬಸಿರಾಗು; ಗರ್ಭ ಕಟ್ಟು: (೪). ಫಲವಾಗು ಎ 
೧. ಹಣ್ಣು ಬಿಡು: ಬಾಳೆಗೆ ಫಲವಾಯಿತ್ತೆ ಕಡೆ.. .ಮಾಡುವ ಭಕ್ತಂಗೆ ಮನ 
ಹೀನವಾದರೆ ಅದೇ ಕಡೆ (೧4ರ. ೬೬೪); ನಿಮ್ಮಿಷ್ಟಸಿದ್ಧಿಯ ಬೆಳಸು ಫಲ 
ವಾಯ್ತು (ಕುನ್ಮಾರ್ರೋ- ೭-0೪): ವಿ. ಪ್ರಯೋಜನವಾಗು ;: ಅಳಲಿ 
ಮನೆಯಲಿ ಕಾಳುಗೆಡೆದಡೆ ಫಲವಹುದೆ (ಕುನ್ಮಾರ್ರೋ- 6-8೨) - ಒ, ಸಿದ್ಧಿಸು; 
ನೆರವೇರು; ಕೈಗೂಡು : ಕಂದನ ರಣಕೆ ನೂರಿದಿರಿ ಬಗೆಯೊಲವು 
ಫಲವಾಯ್ತಲಾ (ಕುಳ್ಮಾರ್ರೋ- ೭-೧೫). ೪ಉ. ಬೆಳೆಯಿಂದ ಕೂಡಿರು; 


೬೧೪೮ 


10 


16 


ಫಸಲು ಸಹಿತವಾಗಿರು: ಫಲವಾದ ಮಣ್ಣೆ ಯಾಲುವಣಂ (ಸಂ. 121, 


೭೭-೨೬: 992). ೫. (ಆಲಂ) ಗರ್ಭ ನಿಲ್ಲು; ಬಸಿರಾಗು : ಫಲ 
ವಾದೊಡಲಿಗೆ ತಮ್ಮೊಳ್ತಲೆಗಳನುಅ* ತೂಗುಶಿರ್ಪುವೆಂದೆನೆ ಮಂದಾನಿಲನಿಂ 
ತೂಗಾಡುತ್ತಂ ಸಲೆ ನಿಲೆ ಕಳಮೆಗಳ ಗರ್ದೆಗಳ್‌ ಏರಿದೆಸೆಗುಂ (ತ್ರ ಕಂ, 
3-40). [ಸಂ.7 

ಫಲ (ನಾ). ಒಂದು ಬಗೆಯ ನಾಣ್ಯ : ಹೊೊನ್ನಿನ' ನಾಲ್ಕನೇ ಒಂದು 
ಪಾಲಿನಷ್ಟು ಒಂದು ಚಿನ್ನದ ನಾಣ್ಮವಿರುತ್ತಿತ್ತು. ಅದಕ್ಕೆ ಹಣವೆಂತಲೂ 
ಫಲವೆಂತಲೂ ಅನ್ನುವರು (ಕಥಾಗೆ- 360). [.- ಮರಾ. ಫಲವ] 

ಫಲಂಗುಡು. ಫಲಕೊಡು (ಕ್ರಿ). ೧. ಫಸಲು ಕೊಡು; ಬೆಳೆಯನ್ನು 


ನೀಡು : ಸಮಯದೊೆಳಿ ಬಿತ್ತಿ ಬೀಜವನಮಿತಫಲಂಗುಡುವ ಪೊಲನನುಳಿ |. 


ಯುವ ತೆರದಿಂ .. . ಧರ್ಮಪತ್ನಿಯನುಳಿದೆಂ (ಕಾಳುಂತ. ೪-೦೩೩). ಫಲ 
ಕೊಡು - ೨. ಫಲ ನೀಡು ; ಹಣ್ಣು ಬಿಡು : ಒಂದೆರಡು ಮಾಲ್ಟಾ 
ಲಿಂಬೆಗಿಡಗಳನ್ನು ನೆಟ್ಟರೆ, ಅದು ಯಾವಾಗಲೂ ಫಲಕೊಡುತ್ತಿರುವುದು 
(95589. ೦೩೦). ೩. ಪ್ರಯೋಜನ ಕೊಡು; ಪರಿಣಾಮವುಂಟು 
ಮಾಡು: ಅದೃಷ್ಟವು ಫಲಕೊಡಬೇಕಾದರೆ ದೃಷ್ಟವಾಗಿ ಕರ್ಮ ಮಾಡ 
ಬೇಕು (ರಠಕಾ. ೦೦). [ಫಲ 4 ಕುಡ್ಕು (ಎ ಕೊಡ್ಕು)) 
ಫಲಂದೋಜು, ಫಲದೋಜು (ಕ್ರಿ). ೧. ಹಣ್ಣು ಬಿಡು: ಮಾವೆಲ್ಲಿ 
ಫಲಂದೋಜುವುದೀ ಕುಲದೊಳು (8ಯಳಾ. ೨-೩೧. ಫಲದೋಟಿ: 
೨. ಪರಿಣಾಮವನ್ನು ಬೀರಂ ; ಮದನಮೋಹಿನಿಗಾಗ ಚಿಂತೆ ಮೊಳಿತು 
* ಕಾತುರ ಪರ್ಬಿ ವಿರಹಾಗ್ನಿ ಸಂತತ ಘಫಲದೋಜ್‌ದುದು (ಕಂಠಂ. 
೯೪೨೦೭) - [ಫಲ್ಮ + ತೋಲ] 
ಫಲಕ, ಫಳಕ (ನಾ). ೧. ಲೋಹ. ಮರ. ಗಾಜು ಮುಂತಾದುವುಗಳ 
ತೆಳುವಾದ ಹಾಳೆ : “ಹಲಗೆ ಫಲಕಮಕ್ಕು” (ಮಂಗರಾ, ೬೨-೨೧); ಒಂದು 
ಉಕ್ಕಿನ ಫಲಕದ : (೫1೩69) ಮೇಲೆ... ಒತ್ತಿದ ಇನ್ನೊಂದು ಫಲಕವಿದೆ 
(80. ೨೦೪); ಸೆಟ್ಟಿಗೆಯಲ್ಲಿ, .. ಛಾಯಗ್ರಾಹಿ ಫಲಕವನ್ನಿಡಲಿಕ್ಕೆ ತಕ್ಕ 
ವ್ಯವಸ್ಥೆಯಿದೆ (0ಕ್ಕಾಂ. ೪). ೨. ಬರೆಯಲು ಅಥವಾ ಕಂಡರಿಸಲು 
ಹಿದ್ಧಪಡಿಸಿದ ಸಪಾಟಾದ ಮೇಲ್ಭಾಗ ು ಅದರ ಸುತ್ತಲೂ ಇರುವ 
ಫಲಕಗಳಲ್ಲಿ ಪಾರ್ವತಿ ... ಗಾಯಕರು ಮುಂತಾದವುಗಳು ಇವೆ (ಮೈವಾಸ್ತು- 


26 


4b 


ಫಲತ್ರಿಕ 


000). .೩. ಪುಟ; ಪಾನು : ಪತಿ ಪುತ್ರ ಪಿತನೆಂಬ ಮಿತ್ರ ಬಾಂಧವ 
ನೆಂಬ ಭವವಿತ್ತ ಫಲಕಗಳ ತಿರುವುತ್ತ ನಿಂತು (ಶುಕೆರೇ. ೩೯-೬). ೪. ಹರಿಗೆ; 
ಗುರಾಣಿ : “ಫಲಕಃ, ಫಲಂ, ಚರ್ಮನ್‌.__೩ ಹಲಿಗೆ , . . ಹರಿಗೆ” 
(ಸಿರ್ಮಾಂತಿ- ೨೬೫): ಖಡ್ಗ ಫಲಕ ಚಾಪಬಾಣುಗಳಾಂತ ವಾಮದಕ್ಷಿಣಕರ 
ಚತುಷ್ಟಯದಿಂ , . , ಪೃಥಿವ್ಯಾದಿ ಸೂಕ್ಷ್ಮಭೂತವರ್ಗದಲ್ಲಿರ್ಪಂ (ಏವೇಕ. 
೨೪೨): ರಾವುತರ ಅಂಗರಕ್ಷಣೆಗೆ ಹಲವು ಪದರಗಳ ಚರ್ಮದ ಕವಚ: ಮೇಲ್‌ 
ಮೈಗೆ ಕಬ್ಬಿಣದ ಫಲಕಗಳು ೫. ಹಣ್ಣು : ನವಕಳಿ 
ಕಾಂಕುರಪ್ರಕರಮಂ . , , ನವಫಲಕಂಗಳಂ ಮಿಳಿರ್ವ ಕೊಂಬುಗಳಿಂಬ 
ಕರಂಗಳಿಂ ಮಧೂತ್ಸ್ಪವದೊಳಿನೆಮ್ಮು. ತಂದೊಡಮೆಯೆಂದಿದಿರೊ೪* 
ಪಿಡಿದಂಗಜಂಗೆ ಲೆಕ್ಕವಣಿಗೆದೋಲುವಂತೆಸೆದು ತೋಟಾದುವಂದಿನ ಬಂದ 
ಮಾವುಗಳ್‌ (ಪು. ೬-೨೪). ಫಳಕ: ೨. ಆ ಫಣಿಕಾಂತೆಗಮರಿಕಾಂತಾಳಿಕ 
ಫಳಕತಿಳಕಹರನೆನಿಪರಿಗುಗಂ ತನಯನಧಿಕತೇಜೋವಂತಂ (ಶಂಶರಾ. 
9-06). ೩. ಒಂದು ಫಳಕ ಇದ್ದಂತೆ ಇತಿಹಾಸ. ಒಂದು ರಮ್ಮಕಾವ್ಯ 
ವನ್ನೂ ಬರೆಯಬಹುದು, ಅಥವಾ ಕಿರಾಣಿಸಾಮಾನದ ಲೆಖ್ಬವನ್ನೂ 
ಬರೆಯಬಹುದು. (ಅಶಾ. ೦೨೪). ೪. “ ಖೇಟಕಂ, ಫಳಕಂ. ಚರ್ಮ, 
ಆವರಣಂ-- ಈ ೪ ಹರಿಗೆ” (ಷಯ. ೭೬-೩೦೬); ಕೆೊಳ್ಳೆಲೆ ಮಗನೆ ಅಸಿ 
ಫಳಕವಿದೆ (ಐ೫ಾರ.ರೇ, [0.7 

ಫಲಕಪಾಣಿ (ನಾ). ಗುರಾಣಿಯನ್ನು ಹಿಡಿದಿರುವವನು : “ಚರ್ಮಿನ್‌, 
ಫಲಕವಪಾಣಿ- ಈ ೨ ಕಡಿತಲೆಗಾಚಿಂ” (ಕಾಕರಾ. ೦೩೪). [ಸಂ. ಫಲಕಪಾಣಿನ್‌] 

ಫಲಕಾರಿ (ನಾ.) ಪ್ರಯೋಜನವುಳ್ಳುದು; ಫಲಪ್ರದವಾದುದು ; 
ನಮ್ಮ ಅರ್ಜಿಯು ಫಲಕಾರಿಯಾಗದೆ ಇರಲಾರದು (ಕಾವೇರಿ. ೧೦೦). 

[ಸಂ. ಫಲಕಾರಿನ*] 

ಫಲಕಾಳೆ (ನಾ.) ಒಂದು ಬಗೆಯ ಕಹಳೆ «?) : ಈಶಾನ ಈಶ್ವರ 
ಮುಡಿಯಾರ್ಗ್ಗೆ ಕೊಟ್ಟ ತಿವಳಿ ೧ ದಟ್ಟ ೩ ಖಣ್ಣಿಕೆ ೩ ಫಲಂ ೬ 
ಜಯಫಂಟೆ ೧ ಫಲಕಾಳೆ ೩ ಫಲ ೧೫ (ನಂ: ೦೯೪೬, ೨೮-೦೩: 1032). 

(ಫಲ + ಕಾಳಿ (-೬ಕಹಳೆ)) 

ಫಲಕೊಡು "ಫಲಂಗುಡು' ನೋ. 

ಫಲಚಕ್ರ (ನಂ). [ಸಂಗೀತ] ನೂರೆಂಟು ತಾಳಗಳಲ್ಲಿ ಒಂದು : 
ಚಂಚತ್ತುಟ...ಘಲಚಕ್ರ . . . ಜಯಾಳವೆಂಬಿವು ಮೊದಲಾದ .ನೂಜಕಿಂಟು 
ತಾಳಂಗಳುಂ (೧ರೀಕೆ. ೨೩೮), (ಸಂ.] 

ಫಲಜೀವಿ (ನಾ). ಹಣ್ಣು ಮೊದಲಾದುವನ್ನು ಒದಗಿಸಂವ ಜೀವ; 
ಸಸ್ಮ: ಎಂತು ತಪಸಿಗಳಂತೆ ನಿಂತ ಫಲಜೀವಿಗಳ ಜಂತುವಲ್ಲೆಂದು ಜನ 


(೮೪%6- 0೨೩). 


00೬-34). 


ಣುಣ 
ತಿಂದು ಮತ್ತದನು ಸಂತೆಯೊಳಗಿಡುವ (ಸರ್ಶಕ್ಕ. ೧೦೨೬). [ಸಂ.ಘಲಜೀವಿನ್‌] 

ಫಲಜ್ಞಾನ (ನಾ). ತತ್ತ್ವದ ತಿಳಿವು; ಪರತತ್ತ್ವದ ಜ್ಞಾನ : ಜ್ಞಾನವೆಂಬ 
ಪ್ರಮಾಣಕ್ಕೂ ಆ ಪ್ರಮಾಣದಿಂದ ಬ್ರಹ್ಮವನ್ನು ಅರಿತುಕೊಳ್ಳುವುದೆಂಬ 
ಫಲಜ್ಞಾನಕ್ಕೂ ಇರುವ ತಾರತಮ್ಮವನ್ನು ಇಲ್ಲಿ ತಿಳಿಯಿಸಿದೆ 
ಅಟ). [ಸಂ.] 

ಫಲಜ್ಯೋತಿಷ (ನಾ). [ಜ್ಯೋತಿ]ಗಣಿತಜ್ಮೋತಿಷ, ಪ್ರಶ್ನ ಜ್ಯೋತಿಷ, 
ಫಲಜ್ಯೋತಿಷ ಎಂಬ ಜ್ಯೋತಿಷದ ಮೂರು ಅಂಗಗಳಲ್ಲಿ ಒಂದು: 
ಜಾತಕವನ್ನು ನೋಡಿ ಮುಂದಿನ ಆಗುಹೋಗು ಮೊದಲಾದ 
ಫಲವನ್ನು ಹೇಳುವ ಜ್ಯೋತಿಷದ ಭಾಗ: ಫಲಜ್ಮೋತಿಷ 
(astrology)ದೆಲ್ಲಿ ಬಹಳ ನಂಬಿಕೆ ಮತ್ತು ದಾನ, ತತ್ವಶಾಸ್ತ್ರದಲ್ಲೂ 
ಭೌತಶಾಸ್ತ್ರದಲ್ಲೂ ಬಹಳ ಆಸಕ್ತಿ (ಗಕಿತ. ಇಳ). [ಸಂ.] 

ಫಲತ್ರಿಕ (ನಾ). ಅಳಲೆಕಾಯಿ, ತಾರೆಕಾಯಿ ಮತ್ತು ನೆಲ್ಲಿಕಾಯಿ; 
ತ್ರಿಫಲೆ: “ತ್ರಿಫಲಾ, ಫಲತ್ರಿಕಂ - ಅಳಲೇಕಾಯಿ, ತಾರೇಕಾಯಿ, 
ನೆಲ್ಲಿಕಾಯಿಗಳೆಂಬ ಶ್ರಿಫಲಗಳಿಗೆ ಹೆಸರು ” (ಸಿರ್ಮಾಂತಿ. ೩೦೬೭) - [ಸಂ.] 


(ರ್ರಿ ಹ್ಮಥಾ. ೦೪ 


ಫಲದ 


ಫಲದ (ಗು). ೧. ಫಲವನ್ನು ಕೊಡುವ. ೨. ಪ್ರಯೋಜನಕಾರಿಯಾದ; 
ಲಾಭದಾಯಕವಾದ. (ನಾ). ೩. ಫಲವನ್ನು ಕೊಡುವಂತಹುದು; 
ಫಲದಾಯಿಯಾದುದು : ನಿಲೆ ಪೆಜತಂಶದೊಳುದಯ ಶಶಾಂಕದಲ್ಲಿ 
ಬಲ್ಲಿತೆ ಫಲದಂ (ಕಾತತಿ. ೨೨-೦೦) ; ಉದಗ್ರ ಮನೋಜ್ಞಫಲದಂ ಟ್‌ 
ನೀತಿಸುರಮಹೀರುಹಂ (ಉಕ. ೦೩-೦೬): ೪. ಮರ; ವೃಕ್ಷ. [ಸಂ.] 
ಫಲದಾನ, ಫಳದಾನ (ನಾ). ೧. ಹಣ್ಣುಗಳನ್ನು ನೀಡುವುದು, 
ಒದಗಿಸುವುದು : ಕುಸುಮಫಲಪರಿಣತಫಲದಾನಂಗಳಪ್ಪ ವನಸ್ಪತಿ 
ವೃಕ್ಷೌಷಧಿಗುಲ್ಮಂಗಳಪ್ಪನೋಕಹಜಾತಿಗಳಿಂ (೫೦ತಿತ್ರ- ೦೨-೦೪ ವ). ವಿ. 
ದಾನವಾಗಿ ಅಥವಾ ಪ್ರಸಾದರೂಪವಾಗಿ ಹಣ್ಣು ಇಲ್ಲವೆ ತೆಂಗಿನ 
ಕಾಯಿ ಕೊಡುವುದು. ಫಳೆದಾನ : ೧. ಫಳದಾನಂಗಳನಿಷ್ಟತಂಷ್ಟ್ರಿಯ 
ನನಾಥ ಪ್ರೀತಿಯಂ . . , ವಿನಯದಿಂ ಮಾಡುತ್ತಿರಲ* ನಾಡೆ ಸಂಗಳಿಕುಂ 


ಕಾಮಿತಸಿದ್ದಿ (ಕುಸುವಾ- ೩-೬೪). [ಸಂ.] 

ಫಲದಾಯಕ (ನಾ). ೧. ಫಲವನ್ನು ನೀಡುವಂತಹುದು : ಮಾಡು 
ವನ್ನಕ್ಕ್‌ ಫಲದಾಯಕ (ಬಸವ: ೮೬೩) . ವಿ. ಕರ್ವೆ, ಸರಿಯಾದ 
ಫಲವನ್ನು ನೀಡುವವನು; ದೇವರು. [ಸಂ.] 


ಫಲದಾಯಿ (ನಾ). ಪರಿಣಾಮಕಾರಿಯಾದುದು; ಸಫಲವಾದುದು : 
ಈ ಪೂರ್ವಸಿದ್ಧತೆ . . . ಪ್ರೇಕ್ಷಕರ ಕಡೆಯಿಂದ ಆದಾಗ ಮಾತ್ರ ಆ ಪ್ರದರ್ಶನ 
ಸಂಪೂರ್ಣ ಫಲದಾಯಿ (ರಾಮರಾ- ೮೦): [ಸಂ. ಫಲದಾಯಿನ*] 

ಫಲದೋಟು 'ಫಲಂದೋಟಜು' ನೋ. 

ಫಲಪೂಜೆ (ನಾ). ೧. ಶುಭಕಾರ್ಯಗಳಲ್ಲಿ ಭಾಗವಹಿಸಿದ ಎಲ್ಲ 
ಜನರಿಗೆ ಫಲದಾನ ಕೊಡುವುದಕ್ಕೆ ಮುಂಚಿತವಾಗಿ ಬಾಳೆಹಣ್ಣು. 
ತೆಂಗಿನಕಾಯಿ ಮುಂತಾದಂವುಗಳಿಗೆ ಮಾಡಂವ ಪೂಜೆ. ೨. ಹೊಸ 
ಬೆಳೆಯನ್ನು ಒಕ್ಕುವಾಗ (ಕಣದಲ್ಲಿ) ಮಾಡುವ ಧಾನ್ಯದ 
ಪೂಜೆ; ರಾಶಿಪೂಜೆ. ೩. ಹೊಸಹಣ್ಣುಗಳನ್ನು ಕಿತ್ತು ತಂದಾಗ 
ಅವುಗಳಿಗೆ ಮಾಡುವ ಪೂಜೆ : (8). (ಸಂ. ಘಲಪೂಜಾ] 

ಫಲಪೂರ (ನಾ). ಮಾದಳದ ಮರ ವಂತ್ತು ಅದರ ಹಣ್ಣು : ಫಲಪೂರಂ 
ಜನ್ಮಸಾಫಲ್ಯಸಂಸ್ಥಿಶಿಯಂ ಮಾಡಿದುದೆಂದು ನೋಡಿದಳಲಂಪಿಂ (ಶೃತ್ವಫ್ಯ- 
೩-೦೦೬) - [Xಂ.] 

ಫಲಪೂರಕ (ನಾ). -ಫಲಪೂರ : “ಫಲಪೂರಕಃ, ಬೀಜಪೂರಕಃ, ರುಚಕಃ, 
ಮಾತಂುಲುಂಗಕಃ_. ೪ ಮಾದೀಗಿಡ, ವಪಾದಾಳದೆ ಗಿಡ” (ಸಿರ್ಮಾಂತಿ- ೦೩೦). 

[ಸಂ.3 

ಫಲಪ್ರದ (ನಾ)- ಇ ಫಲದಾಯಿ : ಹಾಕತಕ್ಕ ತೆರಿಗೆಯು ಚಿನ್ನಾಗಿ 
ಫಲಪ್ರದವಾಗಿ ಹಣವನ್ನು ಒದಗಿಸುವಂಥದುದಾಗಿರಬೇಕು (ಕಾರರ- ೩೩೯); 
ಅವನ ಪ್ರಯತ್ನ ಫಲಪ್ರದವಾಗಲಿಲ್ಲ (೩೩. ೬೨4) - [ಸಂ.7 

ಫಲಪ್ರಾಪ್ತಿ (ನಾ). ಫಲವು ದೊರಕುವಿಕೆ : ಮಾಟಕೂಟ ಫಲಪ್ರಾಬ್ತಿ 
ಎಂಬ ಮಾತ ಕೇಳಲಾಗದು (ಊನ. 8೦೯); ಸುಖದ ಫಲಪ್ರಾಪ್ತಿಯನಾಗಿಪ 


ಕಲ್ಪವೃಕ್ಷಮಲ್ಲದೆ ಧರ್ಮ೦ (ಫುತ್ನಫ್ಯ. ೦೩-೩೩). [ಸಂ.3 

ಫಲಭರ, ಘಳಭರ (ನಾ). ೧. ಹಣ್ಣುಗಳ ಭಾರ : ಧರ್ಮಾಮೃತ 
ವರ್ಷದಿಂ . . - ಭವ್ಮಸಸ್ಕಂಗಳನನೇಕಬ್ರತಫಲಭರವಿನತಂಗಳ* ಮಾಡಿ 
(ಕ೦ಪು. ೦೬-೪೦ ವ); ಫಲಭರದಿಂದೆಅಗುವ ಚೂತಲತಿಕೆಯಂತಿರೆ . . . ಆ 
ಲಲನೆ ಭೂಪತಿಗೆ ಪೊಡಮಟ್ಟಳ್‌ (ಕುಸುಮಾ. ೩-೪೮)- ೨. ಹಣ್ಣುಗಳ 


ಭಾರವನ್ನು ಹೊಂದಿದುದು ; ವಿಪುಲವಾದ ಫಲವುಳ್ಳುದು : 
ಧರಣಿ ಬಿತ್ತದೆ ಬೆಳೆಯಬೇಹುದು ತರುಸಸಿಗಳನವರತ ಫಲಭಾರವಾಗಬೇಕು 
(9ಇ80ಾ- ೪೪-೩): ಫಳೆಭರ: ೧. ಸೆಳೆಗೊಂಬಲ್ಲಾಡುವವೊಲ* ಫಳಭರದಿಂ 

. ಸೆಳೆದಲ್ಲಾಡಿಯುಮಾಕೆಯ ಸೆಳೆನಡು ನೋಡಿದರ ಮನಮನಲ್ಲಾಡಿ 


ಸುಗು೦ (ನುಂತ್ರ. ೩-೬೩): ಫಳಭರನಮ್ರಕಮ್ರಲತೆಯಂ ಲತೆ ತೆಂಬೆಲರಿಂದ 


೬೧೪೯ 


ಘಲವತಿ 


ಮಖಬ್ಬದಂತೆಳಸಿದ ಸೋದರಪ್ರಣಯದಿಂ ಲಲಿತಾಂಗಿಯರಬ್ಬಿ ( ೨ನಂತು. 
ತಿ-೪೯). [2o.] 

ಫಲಭರಿತ (ಗು). ೧. ಹಣ್ಣುಗಳಿಂದ ತುಂಬಿದ. (ನಾ). ೨. ಫಸಲಿ 
ನಿಂದ ತಂಂಬಿದುದು : ಫಲಭರಿತಂಗಳನೀ ಕೆಯ್ವೊಾಲಂಗಳಂ ಕಾವರಿಲ್ಲ 
(ಶಂರಾಮಾ, ೭-೩೨)- [ಸಂ.] 

ಫಲಭಾಗ (ನಾ). [ಜ್ಯೋತಿ] ಫಲಜ್ಕೋತಿಷದ ಎಭಾಗ : ಬೇಬಿಲೋನಿ 
ಯನರು ಜ್ಯೋತಿಷ್ಯದ ಫಲಭಾಗವನ್ನು ಬೆಳೆಸಿದರು (8೮ ೫ 69). [ಸಂ.] 

ಫಲಭಾಗಿ (ನಾ). ಫಲವನ್ನು ಪಡೆಯುವವನು, ಅನುಭವಿಸುವವನು: 
ಸಂರೇಜ್ಯನಿರೆ. . . ಕುಂಭದೊಳ್‌ ಕೂಡೆ ತತ್ಸಮಾನಫಲಭಾಗಿ (ಶಾತಶಿ. 
೭-೨6); ಪ್ರಜೆಗಳು ಮಾಡುವ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಕೆಲಸ 
ಗಳಿಗೂ ರಾಜರು ಫಲಭಾಗಿಗಳಾಗಿರುತ್ತಾರೆ (ನಶಛಾ. ೩೬೪). 

[ಸಂ. ಫಲಭಾಗಿನ*] 

ಫಲಭಾರ, ಫಳಭಾರ (ನಾ). ಇ ಫಲಭರ ೧: ಫಲಭಾರಾಕ್ರಾಂತ 
ಸಾರ್ವರ್ತುಕನಿಕಟವನಂ . . , ಕಣ್ಣ ೦ ಮನಕ್ಕಂ ಪಡೆದುದು ಪದೆಪಂ 
(ಶಂರಾಮಾ- ೭-೩೦); ಫಲಭಾರಾನತಭೂರುಹಾವಳಿಗಳಿಂ ನೀರೇಜಷಂಡಂಗಳಿಂ 


ಬೆಳೆಗೆಯ್ಯೀದೆಸೆರುಂ ಕಳಿಂಗವಿಷಯಂ (ಕೀಟ. ೩೨೬೯)- ಫಘಳಭಾರ : 
ಫಳಭಾರಾನಮ್ರಕಮ್ರಾವನಿಜಮಂ . :. ಅನುಪಮಾನರದದಿಂದೆಯ್ದಿದರ್‌ 
* ೬ ಪಾಂಡವರ್ಕಳ್‌ (ಕೀಟುತೆ. ೯೪-00); ಫಳಭಾರಾನತಮಾಯ್ತು 
ಮಾವು (ಶೌಿಂಶೀತ್ಯ- ೦೫-೦೦೦). [ಸೆಂ.] 


ಫಲಭೋಗ , (ನಾ). ಪರಿಣಾಮವನ್ನು ಅನುಭವಿಸುವಿಕೆ.; ಏವೆನೇವೆ 
ನೆಂದೊಡೆ ಮಾಣದು ಕಾಯದ ಕರ್ಮದ ಫಲಭೋಗವು (ಐತರ. ೦೪); 
ನೀನು ನನಗೆ ಒಂದು ಕರ್ಮವನ್ನು ಮಾಡಲು ಹೇಳುವೆ ಮತ್ತು ಅದರ 
ಫಲಭೋಗವನ್ನು ಮಾತ್ರ ತಪ್ಪಿಸಿಕೊಳ್ಳುವೆ (ಶರಶ. ೦೩೪)- [ಸಂ.] 

ಫಲಮಂಜರಿ. ಫಳಮಂಜರಿ (ನಾ). ೧. ಹಣ್ಣುಗಳ ಗೊಂಚಲು. 
ವಿ. [ಸಂಗೀತ] ಒಂದು ರಾಗದ ಹೆಸರು: ಮಧು ಮಾಧವಿ . , . 
ಫಲ[.೫ಕ೫ಂ.ಪಳ]ಮಂಜರಿ ಶಯಸೋದರಿಯೆಂಬ ಮೂವತ್ತನಾಲ್ಕು 
ರಾಗಂಗಳೇ ಭಾಷಾಂಗದಿಂ ಪುಟ್ಟಿದವು (ಏಳ, ೨೩೪); ಲಲಿತ ಸಾಳಂಗ 
ಸಾವೇರಿ ಗುಜ್ಜರಿ ಗೌಳ ಫಲಣಾಾಾ- ಪಳ] ಮಂಜರಿಗಳೆಂಬ ರಾಗಂಗಳಿಂ 
ಬಳಸಿ ಪಾಡಿಸಿದಂ - . . ಕುಶಲವರನು (ಕ ಬರಾ" ೨೦-೩೬)- ಫಳಮಂಜರಿ: 
೧. ಅದು ಮುಕ್ತಿಪುರಕೆ ಗೋಪುರಮದು ನಾಕಾನೋಕಹಕ್ಕೆ ಫಳಮಂಜರಿ 
(ತಂದ್ರಶುು. ೦೦-೨೪). [ಸಂ. ಫಲಮಂಂಜರೀ) 

ಫಲಮರಿ (ನಾ). (ಬಲಿ ಕೊಡುವುದಕ್ಕೆ ತಂದ) ಗಬ್ಬದ ಕುರಿ : ಪಕ್ಕ 
ದಲ್ಲೇ ಹಿಡಿದುಕೊಂಡಿರುವ ಫಲಮರಿಗಳನ್ನು ಒಂದೊಂದಾಗಿ ಅವನ ಕೈಗೆ 
ಕೊಡುತ್ತಾರೆ (ನಮ್ಮೂರು. ೬೪) - [ಫಲ್ಯ 3-ಮರ್ಕಿ (ವಮಲ್‌)] 

ಫಲವಂತ (ನಾ). ೧. ಫಲವತ್ತಾದುದು ; ಫಲಕೊಡುವಂತಹುದು. 
ವಿ. [ಜೈನ]ಕರ್ಮಗಳನ್ನು ನಾಶಪಡಿಸುವ ಎಂಟುಧರ್ಮಗಳಲ್ಲಿ 
ಒಂದು : ಫಲ[ಾಕಾಂ-ಳ]ವಂತಮೆಂಬುದು ಜಾತಿಜರಾರೋಗ 
ಮರಣವಿಚ್ಛೀದದಿಂದಂ ಶಿವಮಜರಮಕ್ಷಯಮವ್ಯಾಬಾಧಮಪ್ಪ ಪರಮ 
ನಿರ್ವಾಣಮಂ ಪುಟ್ಟಿಸುವ ಧರ್ಮಂ (ಶಾವುಂಫು- ೭). [ಸಂ. ಫಲವತ್‌] 

ಫಲವತಿ, ಫಳವತಿ (ನಾ). ೧. ಬಸುರಿ; ಗರ್ಭಿಣಿ : ಪಲಕಾಲಂ 
ಪುಷ್ಪವತಿಯೆನಾದಪೆನೆಂದುಂ ಫಲವತಿಯಾದಪೆನಿಲ್ಲೆಂದು ಲತಾಲಲಿತಾಂಗಿ 
ಬಾಡಿ ಪಾಡಲಾದೆಂಗುಂ (ಸುಕುಮಾ. ೯-೯೮); ನೀ ಪಷ್ಪವಶಿಯಾಗಲ್ಲಿ 
ಫಲವತಿಯಾಗು ನಡೆ ಕುರುರಾಯಭವನದಲಿ (ಕುಠ್ಮಾಸ- ೦೪-೬೩)- ಫಳವತಿ: 
ಪಿ. ಹಣ್ಣುಗಳನ್ನು ಬಿಡುವ ಮರ ಅಥವಾ ಬಳಿ ಸ ಫಳವಶಿಯಪ್ಪ 
ಕಲ್ಪಲತೆ ಪುಷ್ಪವಿಲಾಸಮನಪ್ಪು ಕೆಯ್ವವೊಲ್‌ (ಮಂ ಫು. ೪-೩೨). 

“[ಸಂ. ಫಲವಶತೀ] 


ಫಲವತ್ತು 


ಫಲವತ್ತು (ನಾ). ೧. ಸಾರವತ್ತಾದುದು; ಒಳ್ಳೆಯ ಫಸಲು ಕೊಡಂ 
ವಂತಹುದಂ; ಫಲಪ್ರದವಾದುದು : ಫಲವತಶ್ತಿಲ್ಲದ ರಾಜ್ಯದಲ್ಲಿ ಪ್ರಭು 
ದಂಡಕ್ಕಾಸೆಗೆಯ್ವಲ್ಲಿ ಬಲ್ಲರ* ನಿಲೆ ಸಲ್ಲದ (ಸೋಮೇಶ. ೧8); ನೆಲವೋ 
ಫಲವತ್ತಾದ ಕಪ್ಪು ಭೂಮಿ (ಕಳಹು: ೪೨): ತರಕಾರಿಗಳನ್ನು ಬೆಳೆಯಲು 
ಫಲವತ್ತಾದ ಜಿಗುಟುಮಣ್ಣ್ನು ಒಳ್ಳೆಯದು (ಅರು. ೦೨೬) - ೨. ಹಣ್ಣು 
ಗಳಿಂದ ತುಂಬಿದುದು; ಫಲಪೂರ್ಣವಾದುದು. (ಸಂ. ಫಲವತ್‌] 

ಫಲವಳಿಗೆ, ಫಳವಳಿಗೆ (ನಾ). ಮಂಟಪಕ್ಕೆ ಕಟ್ಟುವ ಎಲೆ, ವಸ್ತ್ರ, 
ಹಣ್ಣು, ಆಹಾರಪದಾರ್ಥ ಮೊದಲಾದಂವು : ಮತ್ತೆ ವುಖಮಂಟಪಕೆ 
ಕಟ್ಟೆ ಫಲವಳಿಗೆಯಂ ಸುತ್ತಲೊಪ್ಪಿತು ಶಾಲೆ (ತುರಂಗ- ೨೦-೪) - 
ಫಳವಳಿಗೆ: ಫ[ಶಾಕಾಂ-ಪ)ಳವಳಿಗೆ ಮೇಲ್ಕಟ್ಟು ಹೊಳೆವ ಭಸಿತಂಗಳೊಳು 
-.. ವಿಭವದಿಂ ಶ್ರೀಗುರು ಪ್ರಭು ಬಂದ ಪುಣ್ಯದಿಂ (ರೀಕ್ನಾರೋ. ೩೫-೦೦೩೬): 
ನವಗ್ರಹಹೋಮಕ್ಕೆ ಸಲೆಗೆವೊಂದು ಫಳವಳಿಗೆಯ ಚಕ್ಕೂಲಿಗೆ ಕೊಳಗ 
ಹನ್ನೊಂದು (ಎಕ. 111, ತಿರುಮ- ೯೬-೫೩; 1276): ಮಂಟಪದೊಳು ಸಿಂಹ 
ಪೀಠಮನಿಕ್ಕಿ . . . ಉತ್ತಮದ ಸಪುರಂಗಳಾ ವಿಸ್ತರದಿನಳವಡಿಸಿ ಫಳವಳಿ 
ಗೆಯಂ ಕಟ್ಟೆ (90ಗಪು. 0೩-96). "ಪಳವಳಿಗೆ' ಪರಾ. [ಫಲ್ಮ-?] 

ಫಲಶೋಭನ (ನಾ). ನಿಷೇಕ; ಪ್ರಸ್ತ: ತಿಂಗಳೊಪ್ಪಶ್ತಿನಲ್ಲಿ ಫರಶೋಭನ 
ಕಾರ್ಯವನ್ನು ಮುಗಿಸಿಬಿಡಬೇಕೆನ್ನುತ್ತೇನೆ (ಸಮತ. ೪೬೩) - 

ಫಲಶ್ರುತಿ (ನಾ). ೧. (ಪುರಾಣ ಮೊದಲಾದುವುಗಳ ಕೊನೆಯಲ್ಲಿ 
ಸತ್ಯಥಾಶ್ರವಣದ) ಫಲವನ್ನು ಹೇಳುವುದು : ಆರನೆಯ ಕಾಂಡದ 
ಕೊನೆಯಲ್ಲಿ . . . ಫಲಶ್ರುಶಿಯೂ ಬಂದಿರುವುದರಿಂದ ಅಲ್ಲಿಗೇ ಕಾವ್ಯವು 
ಮುಗಿದಿರಬೇಕು (ಕಾಕಡ. ೪) ; ಅಧ್ಯಾತ್ಮಿಕ ಫಲಶ್ರುತಿಯನ್ನು ಕವಿ ಮತ್ತೆ 
ಮತ್ತೆ ಹೇಳಿದ್ದಾನೆ (ಶಂಶೀ. ೦೩೬) - ೨. ಪರಿಣಾಮ ; ಲಾಭ; 
ಪ್ರಯೋಜನ : ಫಲಶ್ರುತಿ “ಇದು ಪೆಂಪಿಂ ನಡೆನೋಡುತಿರ್ಪ 
ಸುಜನರ್ಗಿಷಾ ಿರ್ಥಸಂಸಿದ್ದಿಯಂ » .« ಮಾಳ್ಕುಂ (ಉಸ್ಕರಂ- 0-೨೨) ; ಅದರ 
ಫಲಶ್ರುತಿಯೇ-ಅಎರ ಈ ಹೊಸನೋಟಕ್ಕೆ ಕಾರಣವಾಯಿತು 
೨೪9) - [೫0.7 

ಫಲಸಂಬಂಧ (ನಾ). ಯಾಗಾದಿ ಕರ್ಮಗಳಿಗೂ ಆವುಗಳನ್ನು ಆಚರಿಸುವ 
ವ್ಯಕ್ತಿಗೂ ಇರತಕ್ಕ ಮೂರು ಬಗೆಯ ಸಂಬಂಧಗಳಲ್ಲಿ ಒಂದು: 
ಕರ್ಮಗಳಿಂದ ಉಂಟಾಗುವ ಪ್ರಯೋಜನದಲ್ಲಿ ಅಪೇಕ್ಷೆಯುಳ್ಳವನಾದರೆ 
ಅಧಿಕಾರಿಯೆನ್ನಲ್ಪಡುವನು. ಇದೇ ಫಲಸಂಬಂಧ (ಹಿಂದಸಾ. ೨೩6). [ಸಂ] 

ಫಲಸಾರಸನ (ನಾ). ಹಣ್ಣುಗಳ ಸಾಲ್ಕು-ಮಾಲೆ : ಫಲಸಾರಸನಮ 
ವಂತೆತ್ತಲುಮೊದವರೆ ಕುಳಿರ್ವ ಪುಟ್‌ಲೊಳಿರ್ದೆಗೊಳ್ಳಿ ನೆಗಂ ಕಲರುತಿಯಂ 
ವಾಡಿದುದುತ್ತಲಸಾರಸನಂ ಪುಳಿಂದಲಲನಾನಿಕರಂ 

(ಸಂ. 

ಫಲಸಿದ್ಧಿ (ನಾ). ೧. ಇಷ್ಟಾರ್ಥವು ನೆರವೇರುವಿಕೆ: ಇಷ್ಟವಾದ ಫಲ 
ಪ್ರಾಪ್ತಿ : ಒದವಿದ ಸಾಮಗ್ರಿಯೊಳೇಕಿದೇಶವೈಕಲ್ಯಮಾಗೆಯುಂ ಮತ್ತಂ 
ತತ್ಸದೃಶಫಲಸಿದ್ದಿಯಂ ತೋರ್ಪದದು ವಿಶೇಷೋಕ್ತಿಯೆಂಬಲಂಕೃತಿ 
ಯಕ್ಕುಂ (ಕಾವ್ಮಾನ. ೭೩೦) ; ಅಂಗಿ-ಚೊಣ್ಣ-ಟೊಬ್ಬಗೆಗಳು ಅಲ್ಲೇ ಬಿದ್ದು 
ತಾಯಿಯ ಆಜ್ಞೆ ಯ ಫಲಸಿದ್ಧಿಯನ್ನು ಹೇಳುವಂತೆ ಅಣಕಿಸುತ್ತಿದ್ದವು 
(8ಯಂತ- ೪). ವಿ ಉತ್ತವಂವಾದ ಪರಿಣಾಮ. [ಸಂ.] 

ಫಲಹಾರ :ಫಲಾರ' ನೋ. 

ಫಲೂಖ್ಯಾನ (ನಾ). [ಜೈನ] ಶಲಾಕಾಪುರಷನಿಗೆ ಮಂಂದೆ ಬರಲಿರುವ 
ಸುಖವನ್ನು ತಿಳಿಸುವುದು: ಫಲಾಖ್ಯಾನಮೆಂಬುದು ಆ ತ್ರಿಷಸ್ಟಿಶಲಾಕಾ 


(ಒಂಟದ. 


(ಕಾಪ್ಮಾಪ: ೫೨೮): 


ಪುರುಷರ ಪುಣ್ಮಕರ್ಮಪರಿಪಾಕದೊಳ್ಳು ಟ್ಲಿದಭ್ಯುದಯಸುಖಮಂನಕೆ 
. ಕರ್ಮಕ್ಷಯದೊಳ್ಳುಟ್ಟಿದ ನಿಶ್ಶೇಯಸದ ಸುಖಮನಕ್ಕೆ ಪೇಬ್ವುದು 
(ಕಾರಂತ. 0೩) [ಸಂ.] 


೬೧೫೦ 


ಫಲಾರೆ 


ಫಲಾಗಮ (ನಾ). [ಕಾವ್ಯವರಾ] ನಾಯಕನ ಕಾರ್ಯದೃಷ್ಟಿಯಿಂದ 
ನಾಟಕದ ವಸ್ತುವಿನಲ್ಲಿರುವ ಐದು ಅವಸ್ಥೆಗಳಲ್ಲಿ ಕೊನೆಯದು ; 
ಇಷ್ಟಾರ್ಥ ನೆರವೇರುವುದು : ಫಲಾಗಮ --ಕಾರ್ಯ ಕೈಗೂಡುವಿಕೆ 
(ಸಂವಾಟಿ- ೧೬). [ಸಂ.] 


5 | ಫಲಾತನ್‌ (ನಾ). ಗಟ್ಟಿಗ; ಮಹಾಪರಾಕ್ರಮಿ; ಶೂರ: ಇನ್ನೊಂದು 


10 


ಹತ್ತುದಿನ ಕಳೆದಿದ್ದರೆ. . . . ನಾನಲ್ಲ, ಫಲಾತನ ಬಂದಿದ್ದರೂ ಏನೂ 
ಮಾಡಕ್ಕಾಗ್ತಾ ಇರ್ನಿಲ್ಲ (ಸರ್ರರುಂ- ೩೩೨). 7) 

ಫಲಾದನ (ನಾ). ೧. ಹಣ್ಣು ತಿನ್ನುವುದು. ೨. ಹಣ್ಣು ಮಾತ್ರ 
ಆಹಾರವಾಗಿರುವುದಂ ; ಫಲಾಹಾರ: ತ್ರಿದಿನಕ್ಕೊರ್ಮೆ ಫಲಾದನಂ 
ನೆಗಳ್ತುದಾತಂಗೊಂದು ತಿಂಗಳ್‌ (ಕಂಠಂ. ೨-೯೯). ೩. ಗಿಳಿ; ಶುಕ. 

(ಸಂ.] 

ಫಲಾಧ್ಯಕ್ಷ (ನಾ). ಒಂದು ಬಗೆಯ ಗಿಡ; ಹಾಲೆ : `` “ರಾಜಾವನಂ, 

-ಫಲಾಧ್ಯಕ್ಷಂ, ಕ್ಷೀರಿಕಾ_೩ ಹಾಲೇಗಿಡ, ಹಾಲುಬಳ್ಳಿ ಹೆಸರು” (ಸಿರ್ಕಾಂಕಿ' 


೦೨೨). [ಸಂ.] 


15 | ಫಲಾನ, ಪಲಾನಾ, ಪಲಾನೆ, ಫಲಾನಾ, ಫಲಾನೆ (ಗು). ಈ ಬಗೆಯ; 


[ಸಂ.]] 


೩0 


ಇಂತಹ : ಫಲಾನ ಕುಲದ ಹೆಣ್ಣು ಫಲಾನ ಕುಲದ ಗಂಡಿಗೆ ಕೊಟ್ಟಿದೆ 
(ಎಸನ್ಮು. ೩೫೪11, 3)- ಪಲಾನಾ : ಪಲಾನಾ ಊರಿನಲ್ಲಿ ಪಲಾನಾ 
ಬ್ರಾಹ್ಮಣನಿದ್ದಾನೆ . .. ಆತನನ್ನು ಕರೆಸಿದರೆ ನಾನು ಬಿಟ್ಟು ಹೋಗುವೆ 
(ಕಠಾಮುಂ- 37. 9೬-೭೬೩). ಪಲಾನೆ : ಪಲಾನೆ ಮನುಷ್ಯ ಕೆಟ್ಟ ನಡತೆಯ 
ವನೆಂದು ಗುವತಾನೆಗೆ ಕಾರಣವಿದೆ (5ರರಾ- 1, 68೬). ಫಲಾನಾ : ಪ್ರತಿ 
ವಾದಿಯನ್ನು ಫಲಾನಾ ದಿವಸದಲ್ಲಿ. . . ಪ್ರತ್ಯುತ್ತರ ಕೊಡಬೇಕೆಂದು ತಿಳಿಸ 
ತಕ್ಕದ್ದು (ಗ್ರಾರೂಕ- ೨ಜ)- ಫಲಾನೆ : (೪)- 
[.-ಪಾಠರ.' ಅರ. ಹಿಂ. ಫಲಾನ್ಶಾ ಮರಾ. ಫಲಾಣಾ] 
'ಫಲಾನಾ 'ಫಲಾನ' ನೋ. 


೩5 | ಫಲಾನುಮೇಯ (ಗು). ೧. ಪರಿಣಾಮದ ಮೂಲಕ ಊಹಿಸಬಹು 


30 


ದಾದ. 
ದಾದುದು. 

ಫಲಾನೆ "ಫಲೂನ' ನೋ. 

ಘಲಾಭಿಸಂಧಿ (ನಾ). ಫಲ ದೊರೆಯಬೇಕೆಂಬ ಉದ್ದೇಶ; ಫಲಾಪೇಕ್ಷೆ: 
ಚಿತ್ತಶುದ್ಧಿಯು ಮಾಡಿದ ಕರ್ಮಗಳನ್ನು ಫಲಾಭಿಸಂಧಿ ಇಲ್ಲದೆ 
ಈಶ್ವರನಲ್ಲಿ ಸಮರ್ಪಿಸುವುದರಿಂದಲೂ ಸಂಭವಿಸುವುದು (ಕಾತತ್ತ 

[ಸಂ.] 

ಫಲಾರ. ಪರಾಳ, ಪಲಹಾರ, ಪಲಾರ, ಪಳಾರ್ಗೆ ಫರಾಳ, ಫಲಹಾರ. 
ಫಳಾರ (ನಾ). ೧. ಕೇವಲ ಹಣ್ಣುಗಳನ್ನು ಆಹಾರವಾಗಿ ತೆಗೆದಂ 
ಕೊಳಂರೃವಿಕೆ ; ಫಲಮಾತ್ರ ಸೇವನೆ: ಪ್ರವೃತ್ತಿಮಾರ್ಗದ ಶೈವ 
ಭಿನ್ನಯೋಗಿಯ ವಿಶುದ್ಧಿ ಚಕ್ರ ಪರಮಾನ್ನ ಪಂಚಕಜ್ಜಾಯ ಫಲಾರಂಗಳಿಗೆ 
ಮುಖವಾಗಿ ಅರಳಿರ್ಪುದು (ವತಶಾ. 11: ೦೭೮); ತೋರಬಾರದ ಹಣ್ಣಂತೆ 
ಕಾಣೆ ಫಲಾರಕ್ಕೆ ಆಗಬೇಕಂತೆ ಕಾಣಿ (ನಾರ, ೨೦೯). ವಿ. ಅಲ್ಟೋಪ 
ಹಾರ : ತಿಂಡಿ ; ತಿನಿಸಂ : ಅವನ ಫಲಾರವೆಂದರೆ ಲೋಟಾ ನೀರು 
(ನಾಣ್ಮಾಡಿ.೦೯).. ಪರಾಳ : ೨.ಅವುಗಳ ಪರಿವಾರವಾದ ಚಹಾ ಪರಾಳದಂಗಡಿ 
ಗಳೂ ಬೀಡಿ ದುಕಾನುಗಳೂ , . . ಸೌಖ್ಯ ಸೌಕರ್ಯಗಳನ್ನು ಒದಗಿಸು 
ತ್ತಿವೆ (ಕನಕ. ೦೨). ಪಲಹಾರ ; ೨. ಪರಲೋಕವೆಂಬುದು ಪಲಹಾರದ 
ಗುಡ್ಡೆಯೆ ? (ಗಾರಿ; ಊಟ ಹಾಗ, ಪಲಹಾರ ಮುಪ್ಪಾಗ (ಗಾರ) . 
ಪಲಾರ : ೨. ರಜ್ಜಸ್ವಾಮಿಯವರ ಪಾದಕೆ ರಜ್ಸಾಪುರದ ಪರದೇಸಿ 
ಪಲಾರದ ನಿಗ್ರಿಯೆತ್ತಿ ಭಿಕ್ಷಾವೃತ್ತಿಯಲ್ಲಿ ಮಾಡಿ ಸಮರ್ಪಿಸಿದವ ದೀಪಮಾಲೇ 
ಕಂಭ (ಎಕ. ಸ15, ತಿಪಟೂ. ೩೪-೩೫, 1148). ಪಳಾರ : ೨. ಟೀಶನ್ನಾಗ 


೨. ಪರಿಣಾಮದ ಮೂಲಕ ಊಹಿಸಬಹು 
[ಸಂ..] 


(ನಾ 


ಎ44). 


ಫಲಾವಾಪ್ತಿ 


ಪಳಾರ ತಿನಿಸಿ ಚಾ ಕುಡಿಸಿದ್ರೆ ಆತು (ಎಳೆಳ- 06). ಫರಾಳ : ೨. ಬ್ರೆಡ್ಡು, 

ಬಾಳೆಹಣ್ಣು, ಪುರೀ ಭಾಜಿ ಏನೇನೋ ಗುಡ್ಡ ಎತ್ತರ ಫರಾಳ ಕಟ್ಟಿಸಿ 

- * ಶೇಷಣ್ಣ ಬಂದ (ಕೈ. ೩4); ಅನೇಕ ಬಗೆಯ ಫರಾಳದ ವಸ್ತು 

ಗಳಿದ್ದರೂ ಅದನ್ನೆಲ್ಲ ಬದಿಗೆ ಸರಿಸಿದರು (ಸ್ಮೃತಿ. ೨೫) ; ಅಲ್ಲಿಂದ ಚಹಾ 

ಫರಾಳದ ಗಡಿಬಿಡಿಗೆ ಮೊದಲಾಯ್ತು  (9ನ್ಮ. ೨6). ಫಲಹಾರ: 
೨. ಮುದ್ರಾಧಾರಣೆಯ ಕೆಲಸವು ತೀರಿದ ತರುವಾಯ ಶ್ರೀಪಾದಂಗಳ 
ಫಲಹಾರವು ಮುಗಿಯಿತು (ವಾಗ್ಗೇಂ. ೩). ಫಳಾರ ; ೨. ಸುಮಾರು 
ಎರಡು ತಂಬಿಗೆಯಷ್ಟು ಬಿಸಿನೀರು . . . ಒಂದೂವರೆ ರಾಗಿರೊಟ್ಟಿ - 
ಇವಿಷ್ಟು ಅವರ ಬೆಳಗಿನ ಹೊಟ್ಟೆ ಗಟ್ಟಿ ಮಾಡುವ ಫಳಾರಗಳು (ಶರಾನ ೨೪) ? 
ನಾವು. . . ಏಕಾದಶಿ ದಿನ ಯಾರೂ ಕಾಣದಂತೆ ರಾತ್ರಿ ಫಳಾರ 
ಮಾಡುತ್ತಿದ್ದಿಲ್ಲವೆ ? ಬ್ರಹ್ಮನು ನಾಲ್ಕು ಬಾಯಿಗಳಿಂದಲೂ ಫಳಾರ 
ಮಾಡುತ್ತಿದ್ದ 1 (ಕೃಉಾಕ- ೭೪). [ ಆ ಫಲಾಹಾರ] 

ಫಲಾವಾಪ್ತಿ (ನಾ). ೧. ಇಷ್ಟುರ್ಥವನಲ್ನ ಪಡೆಯುವಿಕೆ; ಫಲ 
ಪ್ರಾಪ್ತಿ. ೨. ಸಂತಾನಪ್ರಾಪ್ತಿ. ಲಾಭ : ದೇವಿಯರೊಂದಭಿಲಷಿತ 
ಫಲಾವಾಪ್ತಿಗೆ ದೇವ ನಿವ್ಮೂ ದಯೆಗೆಯ್ದ ಫಳಂ ಕೇವಲ ಶುಭಸೂಚಕಂ 
(ಮಂತ್ರಿ. ೪-೩೩) - [ಸಂ.] 

ಫಲಾಸಿ -ಪಲಾಸಿ' ಮೋ- 

ಫಲಾಹಾರ (ನಾ). ೧. ಹಣ್ಣುಗಳನ್ನು ಮಾತ್ರ ಆಹಾರವಾಗಿ ತೆಗೆದು 
ಕೊಳ್ಳುವುದು, ೨ ಸೇವಿಸುವುದು : ಆ ವರುಷದಲ್ಲಿಯ ಜನರು ಮೂಲಿ 
ತಾಳದುದ್ದ ವರಾಗಿಕಲ್ವವೃಕ್ಷಫಲಾಹಾರದಿಂದಿಪ್ಪತ್ತು ಸಾವಿರವರ್ಷದಾಯುಷ್ಯ 
ವಂತರೆನಿಸಿ . . . ಸದಾನಂದಿಗಳಾಗಿಕರ೯೦ (೧ಎನೇಕ. 309); ಫಲಾಂಹಾರವನು 
ಮಾಡೊ ಪರಮಪುರುಷ ಭೂಬಲನೆ ಲಕ್ಷ್ಮೀಕಂದರ್ಪರ ಸಹಿತ (ಶ್ರರಂದ. 
ರಾ. ೦-೦೩೦ ಶಣ್ಣಂ) ವಿ. (ಉಪವಾಸ ಮಾಡುವವರು ತೆಗೆದು 
ಕೊಳ್ಳುವ ಅಲ್ಪಪ್ರವಕಾಣದ ತಿಂಡಿ, ತಿನಿಸಂ ;. ಅಲ್ಟೋಪ 
ಹಾರ : ಫಲಾಹಾರಕ್ಕೆ ಉಪ್ಪಿಟ್ಟು ಮಾಡುತ್ತೇನೆ (ಮಹಾಗ, 5) ; ರಾತ್ರೆ 

ಇಹಾರಕ್ಕೆ ಕಡಬು ಕಾಯಿಹಾಲು ಮಾಡಿತ್ತು (ವಾಗ್ಮೇಂ. 30). [ಸಂ.) 

ಫಲಾಹಾರಮಂದಿರ (ನಾ). ದುಡ್ಡು ತೆಗೆದುಕೊಂಡು ತಿಂಡಿ, ತೀರ್ಥ 
ಗಳನ್ನು ಒದಗಿಸುವ ಸ್ಥಳ; ಹೋಟೆಲು . ಆ ಫಾಸಲೆಗೇ 
ಅದೊಂದು ಒಳ್ಳೆಯ ಫಲಾಹಾರಮಂದಿರವಾಗಿದೆ (ಕಡಿ). [ಸಂ.7 

ಫಲಿ, (ಗು). ೧. ಹಣ್ಣು ಬಿಟ್ಟಿರುವ. (ನಾ). ೨. ಹಣ್ಣು ಬಿಟ್ಟಿರುವ 
ವಂಠ : “ಫಲವಾನ್‌, ಫಲಿನಃ ಫಲೀ _ ೩ ತತ್ಕಾಲದಲ್ಲಿ ಹಣ್ಣು ಬಿಟ್ಟಿರುವ 
ಮರದ ಹೆಸರುಗಳು” (ಸಿರ್ಮಾಂತಿ- ೦೦೦)- - [ಸಂ. ಫಲಿನ್‌] 

ಫಲ್ಮಿ (ನಾ). ಒಂದು ಬಗೆಯ ಬಳ್ಳಿ ; ಪ್ರಿಯಂಗು : “ಶ್ಯಾಮಾ. .. 
ಫಲಿನೀ. ಫಲೀ . . . ಪ್ರಿಯಕಃ _ ೧೨ ಪ್ರೇಂಕಣಗಿಡದ ಹೆಸರು, 
ಪ್ರಿಯಂಗು ಪ್ರಸಿದ್ಧವಾದದ್ದು” (ಸಿರ್ಕಾಂತಿ. ೦೨೪)- [ಸಂ. ಫಲೀ] 

ಫಲಿತ. ಫಳಿತ (ಗು). ೧. ಹಣ್ಣುಗಳುಳ್ಳ ; ಫಲಸಹಿತವಾದ : 
ಅನೇಕ ಪನಸ ಕದಳೀಪ್ರಮುಖಫಲಿತಭೂಜರಾಜಿಗಳ್‌ (ಫತಫ್ಯ- 
೩.೨೪೩ 5) ;:  ಕೃತಾಂಶನ ಫಲಿತ ಶಾಳೀವನವ ಮುತ್ತಿದ ಗಿಳಿಗಳೋ 
ಆಚಾರ್ಯನಂಬುಗಳೋ (ಕುನ್ಮಾರ್ರೋ- 06-9)- (ನಾ). ವಿ. ಹಣ್ಣು 
ಗಳನ್ನುಳ್ಳುದಂ : ಶುಕವ್ರಜಮುತ್ತುಕತ್ವದಿಂ ಸಎವ ಫಲಂಗಳಿಂ 
ಫಲಿತಮಾಯು, ಮನೋಜಮನೋರಥದ್ರುವು೦ (98ಫು. ೬-೦೦) : 
ವಧೂವರರಾಗವಿಷಯವಲ್ಲರಿ ಫಲಿತಮಾದುದು (ಜಗ. ೨-೩೨5). ೩. ಪರಿ 
ಸಾಮ; ಸಿದ್ಧಿ : ಆ ನೀತಿ . . . ಒಂದು ಬುದ್ಧಿಯ ಎಚ್ಚರಿಕೆಯ 
ಮತ್ತು ಒಂದು ಎದೆಯ ಗಟ್ಟಿತನದ ಸಂಯೋಗದ ಫಲಿತ (ಮಹಾಗ- ೪। 
ಸ್ಮೇಹರ ಮಾಕು)- "ಫಲಿತಾಂಶ' ಪರಾ. ೪. ಪರಿಣಾಮವಾಗಿ ಬಂದ 
ಫಲ : ಅನೇಕ ಬಲಗಳಿಗೆ ಸಮಾನವಾದ ಒಂದು ಬಲವನ್ನು ಆ ಬಲಗಳ 


೬೧೫೧ 


10 


15 


20 


25 


30 


36 


40 


46 


ಫಲಿಸು 


ಫಲಿತವೆಂದು (೩.17೭) ಹೇಳುವರು (0%ತಂ. ೪). ಥಳಿತ: ೧. ಘಳಿತ 
ಪನಸಾಮ್ರಸನ್ಮಾತುಳಂಗ . . . ಆನೋಹಕುಳಂಗಳಿಂದೆಸೆವುವದಜ ಬಹಿ 
ರುದ್ಮಾನಂ (ನರ್ಧಫು. ೦-೫೩): ಫಳಿತ ಕುಜಂಗಳಿಂದಧಿಕನಂತಿರೆ . . . ದಾಡಿಮ 
ತೆರುವ್ರಜಮಾ ಬನದೊಳ್‌ ವಿರಂಜಿಕುಂ (ಕುಸುಮಾ. 0-€0)- [ಸಂ.] 

ಫಲಿತಾಂಶ (ನಾ). ೧. ಪರೀಕ್ಷೆಯ ಪರಿಣಾಮಃ: ಫಲಿತಾಂಶಕ್ಕಾಗಿ ಕಾದ 
ವಿದ್ಯಾರ್ಥಿಯಂತೆ ವಂಸಂತಿಯ ಮನಸ್ಸಿನ ಸ್ಮಿತಿಯಾಗಿತತ್ತ್ವ (ತೇನೋಡ. ೦೦೩); 
ನೀವು ಹೇಗೆ ಇಷ್ಟು ಒಳ್ಳೆಯ ಫಲಿತಾಂಶವನ್ನು ಪಡೆದಿರಿ (ಕಾಲನ. 3೨ಎ). 
ವಿ. ಯಾವುದಾದರೊಂದು ಸಂಶೋಧನೆಯಿಂದ ತಿಳಿವಿಗೆ ಬಂದ 
ವಿಷಯ: ಅವರ ಮಹತ್ತರವಾದ ಸಂಶೋಧನೆಯ ಫಲಿತಾಂಶದಿಂದ 
ಮಾನವಕುಲಕ್ಕೇ ಉಪಕಾರವಾಯಿತು (ಕಂ). [ಸಂ-] 

ಫಲಿತಾರ್ಥ (ನಾ). ಪರಿಣಾಮದ ಫಲ: ಆತನಿದಿರೊಳಗಸುವ ಲುಲಿತ 


ಮೆಂದೆನಿಸಿ ಶಮನಿಲಯವಮಂ ಸಾರುವೊಡೆ ಫಲಿತಾರ್ಥಮೆಂದು ತಿಳಿ 
(ವೆಂಕಾಂತ- ೨-೫-೩೨)- [ಸಂ.] 
ಫಲಿನ, ಫಳಿನ (ಗು). ೧. ಫಲವನ್ನು ಕೊಡುವ. ವ: ಫಲ 


ಸಹಿತವಾದ ; ಸಫಲವಾದ. (ನಾ). ೩. ಹಣ್ಣು ಬಿಟ್ಟಿರುವ ಮರ : 
“ ಫಲ ಹಿಡಿದ ಮರನಂ ಫಲಿನಮೆಂಬುದು " (ಹಲಾಯಂ. ೨೯-೨9) ; “ ಮರ 
ಗಳೊಳು ಫಲಿನಮೆನೆ ಫಲಮುಳ್ಳವಕ್ಕುಂ * (ಮಂಗರಾ. ೩೦-೧). ೪. ಹಲಸಿನ 
ಮರ ; ಪನಸವೃಕ್ಷ. ಫಳಿನ: ೩. “ ಫಲಮುಳ್ಳುದು ಘಳಿನಂ ” 
(ನತ್ತುಕೋ. ೩೦-೨). [ಸಂ.] 

ಫಲಿನಿ. ಫಳಿನಿ (ನಾ). ೧. ಒಂದು ಬಗೆಯಂ ಬಳ್ಳಿ; ಪ್ರಿಯಂಗು : 
“ಪ್ರಿಯಂಗುಃ, ಫಲಿನೀ, ಶ್ಯಾವರಾ_ ಈ ೩ ಪ್ರಯಂಗು”್‌ (ಹರಾಯಂ- 

“ಬ್ರಿಯಂಗು ಶಮೆ ಘಲಿನಿ” (ನಾಂಗರಾ. ೩೪-೪): ವಿ. 
ಒಂದಂ ಬಗೆಯ ಸಸ್ಯ: ಜಾಲಿನಿ: “ ಫಲಿನಿ ಜಾಳಿನಿಯಕ್ಕೂ” (ಶುಂಗರಾ. 
೪೪-೪): ೩. ಒಂದು ಬಗೆಯ ಸಸ್ಯ; ಅಗ್ನಿಶಿಖೆ ; “ ವಿಶಲ್ಮಾ, ಅಗ್ನಿ 
ಶಿಖಾ, ಅನಂತಾ, ಫಲಿನೀ, ಶಕ್ರಪುಷ್ಪೀ-೫ ಬೆಣ್ಣೆಬಿದುರುಸೊಪ್ಪು. ಅಗ್ಲಿಶಿಖೆ” 
(ಇದ್ಮಾಂತಿ. 096). ಫಳಿನಿ; ೧. “ಫಳನಿ ಶ್ಕಾಮಂ ಪ್ರಿಯಂಗುನಾಮಂ 
ನೆಗಟ್ಲುಂ” (ಪಸ್ತುಕೋ- ೩೩-೪)- (ಸಂ. ಫಲಿನೀ] 

ಫಲಿನೀಫಲ (ನಾ). ಪ್ರಿಯಂಂಗುಬಳ್ಳಿಯ ಹಣ್ಣು: ಇವು ಜಂಬೂಫಲ 
ಮಂಜರಿಯಿವು ಫಲಿನೀಫಲದ ಗುಚ್ಛಂ . . . ಎಂದು ತೋಟ್‌ದನವನೀ 
ಪಾಲಂಗೆ ಲೀಲೆಯಿಂ ವನಪಾಲಂ (ತಂಪ್ರಫು. ೨-೭೬). [ಸಂ.7 

ಫಲಿಯಿಸು 'ಫಲಿಸಂ' ನೋ. 

ಫಲಿಸಿಕೆ (ನಾ). ಹೊಂದಿಕೊಳ್ಳುವಿಕೆ ; ಪ್ರಯೋಜನಕರವಾಗಿರುವಿಕೆ ; 
ಕೂಡಿಬರುವಿಕೆ : ಈ ಊರಿನಲ್ಲಿ ಫಲಿಸಿಕೆಯಿಲ್ಲವೆಂದು ಅವರು ಊರು 
ಬಿಟ್ಟು ಬೇರೆ ಊರಿಗೆ ಹೋದರು (ಕಂ). [ಫಲಿಸು ೬ - ಇಕೆ] 

ಫಲಿಸು, ಫಲಿಯಿಸಂ. ಫಳಿಯಿಸಂ, ಫಳಿಸಂ (ಕಿ )- ©. ಹಣ್ಣು 
ಬಿಡು ; ಫಲ ಕೊಡು: ಫಲಿಸಿತರಸಾ ನಿನ್ನ ಭಾಗ್ಯದ ಬೆಳಸು 
(ಕುವ್ಮಾರ್ರೋ: ೦೫-೩); ರಾಮ ನಿನ್ನಲಿ ಫಲಿಸಿತಗ್ಗದ ಸತ್ಯತರು (ಶೊರರಾ, 
೨-೩-೨೪) ; ಪಲ್ಲಿರಿದುಸಿರುವವೋಲ್ಪಲಿಸಿ ದಾಳಿಂಬದ ಮರಗಳೊಪ್ಪಿ ಹುವು 
(ಕಂನಏಿ. 3-60); ಬಾಳೇ ಅಗಿಗಳನ್ನು ಹಚ್ಚಿದ ಬಳಿಕ ಮೂರನೇ ವರ್ಷ 
ಫಲಿಸುತ್ತವೆ (ಕಣಗೆ. ೨೬೬). ೨. ಉಂಟಾಗಂ; ಪ್ರಾಪ್ತವಾಗಂ; ಒದಗು : 
ಇನ್ನಿವರಿಂ ದಿವ್ಯ ಫಲಿಕ್ಕೆ (ರರ್ಮಾತ್ಮ. ೪-೪೬): ಸದುಗುರುಭಜನೆಂ ಫಲಿಸುವುದ 
ದೆಂದೋ (ಬಸಫು. 98-೪9೨); ಸುಮಂತ್ರವಖುಖದಲಿ ಫಲಿಸುವುದೆ ಸುತಲಾಭ 
(ತೊರಂಾ. ೦-೩-೩); ಕೊನೆಯ ಗಳಿಗೆಯು ಫಲಿಸೆ ಕುಡಿ ಗಾಳಿಪಾಲು (ರ&ಾಸ- 
೩೦-೦೩). ೩. ಪ್ರಯೋಜನವಾಗು; ಉಪಯೋಗಕ್ಕೆ ಬರಂ: 
ಆವನೋಲೆಯಕಾಣತನ ಗಾಂಡೀವಿಯಿದಿರಲಿ ಫಲಿಸುವುದು ಮೇಣಾವನದು ತ 
ಮಂತ್ರಶಕ್ತಿಗೆ ಮಣಿವನಸುರಾರಿ ಕಾವರಿಲ್ಲರ್ಜುನನ ಕೈಯಲಿ ಸಾವವರು 


೩೨-೪೦) ; 


ಫಲೀನ 


ನಾವಲ್ಲ (ಳುಪ್ಮಾರೋ. 6-88); ಅವರ ಕೈಯಿಂದಲೇ ಹಿಡಿದು ಕೊಡಬೇಕು 
ಹಾಗಲ್ಲದಿದ್ದರೆ ಆ ದಾನವು ಫಲಿಸುವುದಿಲ್ಲ (ತೆಂಗಾಕ್ಕೆ. 0೫6). ೪. ಈಡೇರಂ; 
ನೆರವೇರಂ; ಸಿದ್ಧಿಯನ್ನು ಪಡೆ: ನುಡಿದುದು ಫಲಿಸಲರಿಯದು ದೈವ 
ಗತಿಯಲಿ ಫಲಿಸಿತಾದಡೆ ರಾಜ್ಯಲಕ್ಷ್ಮಿಗೆ ಸೂಳೆತನವಹುದೆ (ಕುನ್ಮಾಕ. 8-೦೦); 
ಮಾತಿದು ಫಲಿಸದಿರ್ದರೆ ಪಶಿಕರಿಸಬೇಡ (ತೊರರಾ. ೬-೧೭-೧೦) : ಇನಿಯನೈ 
ತರುವ ಅವಧಿಯ ದಿನಂ, ಷಣ್ಮಾಸದ ನಿರೀಕ್ಷಣಂ ಫಲಿಸುವಾ ದಿನಂ 
(ಕತ್ರಾಂಗ. ೬೨-೦೭೦೩); ಅರ್ಜುನನು ಮಹಾಸಂಗ್ರಾಮಕ್ಕೆ ಅಣಿಯಾಗುತ್ತಾನೆ. 
ಹೀಗೆ ಭಗವಂತನ ಕಾರ್ಯ ಫಲಿಸುತ್ತದೆ (ರುಕಾ. ೧೩೮ - ೫. ದೊರಕಿಸಿ 
ಕೊಡು; ಲಾಭವಾಗಂವಂತೆ ಮಾಡು: ಗ ೬೦ ವರಹದ ಭುಮಿಯಂನು 
ಕಂಲು ನೆಟು ಫಲಿಸಿ ಕೊಟದರಿಂದ (ಎಳೆ. ೫11, ಶಿವಮೊ. ೦೦೮-೨೨: 1658 ). 
ಫಲಿಯಿಸು : ೨. ತೀರ್ಥಕರನಪ್ಪ ಪುಣ್ಯಂ ಬೇಗಂ ಫಲಿಯಿಸಿತು (ರರ್ಮೂನ್ನು. 
9-೬9) ; ಫಲಿಯಿಸಿದುದು ಕೆಯ್ಕೊಳ್‌ ಪರಲಲನಾಪರಿರಂಭಮೊಲ್ಲದಿರ್ದೊಡಂ 
(ಲಲನ. ೦೪-೦೦೬): ಹುಂ ಎನೆಯುಂ ಅಲ್ತೆಯಲ್ಲೆಯೆನೆಯುಂ ಫಲಿಯಿಸುಗುಂ 
ಪ್ರಶ್ನಾರ್ಥೋಜ್ಜ್ವ ಲಾನುಮಾನಾರ್ಥಯುಗಳಮವು (ಕವಾದ- ೩೦೩). ಫಳ 
ಯಿಸು : ೧. ಘಳಿಯಿಸಲಾರ್ತುದೇ ಅಸುಕೆ (ತರ್ರಫು. ೭-೪೨). ಫಳಿಸು: 
೧. ಫಳಿಕುಂ ತ್ರಿವರ್ಗಮುಂ ಕೈಗೊಳಿಕುಂ ಶತ್ಸಾಧನಂಗಳುಂ (ಇವ. ೪-೭೪). 
[ಫಲ್ಮ + -ಇಸ್ಕು] 

ಫಲೀನ (ನಾ). ೧. ಹಣ್ಣು; ಫಲ. ೨. ಸಜ್ಜನ ; ಉತ್ತಮ ಮನುಷ್ಯ. 
೩. ಮುನಿ; ಯತಿ. ೪. ಮೋಕ್ಷ; ಮುಕ್ತಿ. ೫. ತಲೆಯ ಕೂದಲು. 
೬. ಕೆಸರು: “ ಉತ್ತಮನುಂ ಪಂಕ ಶಿರೋರುಹಂ ಮುನಿ ಫಲಂ ಮೋಕ್ಷಂ 
ಫಲೀನಾಹ್ವಯಂ” (ನಾನಾರ: ೪೬). [?) 

ಫಲುಗುಣ ' ಪಲುಗುಣ ' ನೋ, 

ಫಲೋತ್ತರ (ನಾ). ಒದಗಲಿರಂವ ಫಲ ; ಬರಲಿರುವ ಪರಿಣಾಮ : 
ಧೌಮ್ಮಾದಿ ಯಷಿಗಳು ಹೇಳಿದರು ತಚ್ಛಕುನಸಂಗತಿಗಳ ಫಲೋತ್ತರವ 
(ಕುವ್ಶಾಳ. ೦೦-೦) - [ಸಂ.] 

ಫಲೋತ್ಸುಕ (ನಾ). "ಫಸಲನ್ನು ಬಯಸುವವನು : ಬೇಸಜನಾಳ್ವನೇ 
ಬೆಳೆವ ಬತ್ತಿನ ಸಂಕ್ರಷುದೋೊಳ್‌ ಫಲೋತ್ಸುಕಂ (ಫ್ರಶೃಶ್ರ. ೩-೬೦). (ಸಂ.] 

ಫಲೋದಯ (ನಾ). ೧. ಫಲವುಂಟಾಗಂವುದು ; ಫಲಪ್ರಾಪ್ತಿ ; ಲಾಭ: 
ಜೀವವಿವಾದಮೆತ್ತ ಪರಲೋಕಫಲೋದಯಮೆತ್ತ (ಕಾಂಶಿಫು- 6-೦೨೪): 
೨. ಫಸಲು ಉಂಟಾಗುವುದು, “ದೋರಕುವುದಂ : ದುಷ್ಟಪ್ರಸರದೇಳಿಗೆ 
ಪಾಪಿಯೋಲಗ ಹುಸಿಯ ಬಾಳುವೆ ಹುದುವಿನಾರಂಭದ ಫಲೋದಯವು 
ನಸಿದು ಹೋಗದೆ (ಕುರ್ಮಾಆ. 6-96). (ಸಂ.] 

ಫಲ್ಲು (ಗು)..೧. ಚಿಕ್ಕ ; ಕ್ಷುದ್ರ ; ಅಲ್ಪವಾದ. ವ. ಸಾರವಿಲ್ಲದ : 
ನೀರಸವಾದ. (ನಾ). ೩. ಚಿಕ್ಕದು; ಸಣ್ಣದು: ಕೂಸನೆಯಿನ್ನುಂ 
ಶಾಸ್ವ್ರಾಭಾ (ಸ0 ಪಿರಿದಿಲ್ಲ ಫಲ್ಗು ಬಹುವಚನೋಪನ್ಯಾಸದೊಳಮೆಸೆದು 
ನೀನಿಂತೀ ಸಭೆಯಂ ಪೊಕ್ಕು ಬಾದುಗೆಯ್ಯಲ್‌ ನೆಆ್‌ವೋ (ವರ್ರವಪಿ. ೦೪-೧೩) - 
೪. ಸಾರವಿಲ್ಲದಂದಂ : “ ರಿಕ್ತಂ, ತುಚ್ಛಂ, ಅಸಾರಂ, ಫಲ್ಲು, 
ವೃಷ್ಣಫಲಂ - ಈ ೫ ತುಚ್ಛಂ” (ಹಾಯು. 0೦೨6-93), ೫. ಒಂದು 
ಬಗೆಯ ಸಸ್ಯ : “ ಕಾಕೋದುಂಬರಿಕಾ, ಫಲ್ಲುಃ. ಮಲವೂಃ. ಜಘನೇ 
ಫಲಾ-೪ ಕಲ್ಲತ್ತೀಗಿಡದ ಹೆಸರಂಗಳು. ” (ಸಿರ್ಮಾಂತಿ- ೦೨೩) - [ಸಂ.] 

ಫಲ್ಲುಣ " ಪಲಂಗಂಣ ' ನೋ. 

ಫಲ್ಗುನ (ನಾ). ೧. ಫಾಲ್ಗುಣಮಾಸ. ೨೨. ಅರ್ಜುನ ; ಫಲುಗುಣ. 
೩. ಇಂದ್ರ. [ಸಂ.) 

ಫಲ್ಲುನಿ (ನಾ). ಪುಬ್ಬಾ ಮತ್ತು ಉತ್ತರೆ ಎಂಬ ಎರಡು ನಕ್ಷತ್ರಗಳ 
ಜೋಡಿ. [ಸಂ. ಫಲ್ಲುನೀ] 

ಫವ್ರಚಾಯಿಸು “ ಪೌಂಚಾಯಿಸಂ ' ನೋ. 


೬೧೫೨ 


20 


30 


ಫಳಕೂರ ? 


ಫವುಜು "ಫೌಜು' ನೋ. 
ಫಶಿ (ನಾ). ಮೋಸ ; ವಂಚನೆ. 
ಫಶಿ ಹಾಕು ಇ ಮೋಸಮಾಡು : ಗಿರಾಇಕರು ಹಳೆಮಾಲಿಗೆ ಹೊಸಾ 
ದರ ಧಾರಣೆಯು ಕೊಟ್ಟು ಹ ಫಸಾಸುವ ಅಂದರೆ ಫಶಿ ಹಾಕುವ ಅಥವಾ 
ಠಕ್ಕಿಸುವ ಸಂಭವವಿರುತ್ತದೆ (ಮುಂಬನ್ಕಾ, ೪೦). [ ಮರಾ. ಫಿ] 
ಫಸಗಿ (ನಾ). - ಫಶಿ. 
ಫಸಗಿ ಹಾಕು. ಮೋಸ ಮಾಡು: ನೀವು ನಮಗೂ ಫಸಗಿ ಹಾಕಿದ್ರೆಲ್ಲಾ 
(ಬಂಶಹು. ೦೭೬) ; ಕಾಕಾನ್ನ ಹ್ಯಾಂಗ ಫಸಗೀ ಹಾಕಿದೇ ಅಂತ (ಊಹ. 
1, ೨೦೨). [.- ಮರಾ. ಫಸಗತ್‌] 
ಫಸಫಸಿಸು (ಕಿ). ಫಸಫಸ ಎಂಬ ಶಬ್ದವಾಗುವಂತೆ ನೊರೆ ಬಿಡು,- 
ಬುರುಗೇಳು : ಆಸಿಡ್‌ ಅಥವಾ ಲಿಂಬೀರಸ ಹಿಂಡಲು ಯಾವ:ಜಸದ 
ಭಸ್ಮವು ಶಾಂತ, ಸ್ಥಿರವಾಗಿ ನಿಲ್ಲುವದೋ. ಫಸಫಸಿಸುವುದಿಲಬ್ಲವೋ ಅದು 
- ಶರೀರದಲ್ಲಿ ಸೇರಲು ಯೋಗ್ಕವಾಯಿತೆಂದು ತಿಳಿಯಬೇಕು (ಕಿಷಛೀ. 
aa): [ಫಸಫಸ್ಮ 4 - ಇಸ್ಕು] 
ಫಸಲ್‌, ಫಸಲು (ನಾ). ಬೆಳೆ; ಬೆಳಸಂ : ಮುಂದಿನ ಸಾಲಿಗೆ ತೀರ್ವೇ 
ಜಾಸ್ತಿ ಫಸಲ್‌ ಜಾಸ್ತಿ ಮುಂತಾದವುಗಳನ್ನು ಭರ್ತಿ ಮಾಡಿ ಪಟ್ಟಾ 
ಕೊಡಲ್ಪಡುವದು (ಗ್ರಾಶಾಕೆ. ೩). ಫಸಲು: ಬಂಗುರದಂಥ ಫಸಲು 
ಬಂದು ಮನೆ ತುಂಬುತ್ತದೆ (ಕಂಠಠೋ- ೦೮೬); ಫಸಲು ಕಣಜಕ್ಕೆ ಬಂದು 
ಸೇರಿತೆಂದರೆ ಆಗ ಅದನ್ನು ತೂಕ ಮಾಡಿ ಬೆಲೆ ಕಟ್ಟುವುದು ಹದಕ್ಕೆ ಬರು 
ತ್ತದೆ (೩90ರ- 31, ೬) ; ಖರ್ಜೂರದ ಫಸಲು ಇನ್ನೆಷ್ಟು ಬಂದಿದೆ ಮನೆಗೆ 
(ನಲಿಕೆ. 6೩). [+ ಅರೆ. ಫಸ್ಲ್‌ ; ಹಿಂ. ಮರಾ, ಫಸಲ್‌] 
ಫಸಲಿ, ಫಸ್ಲಿ (ನಾ). ಒಂದಂ ಮುಸಲ್ಮಾನ ವರ್ಷಗಣನೆ : (೪. ಫಸ್ಲಿ: 
ಹೈದರಾಬಾದಿನ ಜಹಗೀರುಗಳ (ವಿನಿಯಮದ) ಫಸ್ಲಿ ೧೩೫೯ನೆಯ ವರ್ಷದ 
ವಿನಿಯಮನ (ಫಸ್ಲಿ ೧೩೫೯ನೆಯ ವರ್ಷದ ೨೫ನೆಯ ವನಿಯಮನ) 
(ರಾಂಕಿನ- ೩೦೭ ಒಂರಿತ್ತನೆಯ ಅನುಸೂಕ), p ಈ 'ಫಸಲಿ' ಎಂಬ 
ಗಣನೆಯ ಕ್ರಮವನ್ನು ಅಕ್ಬರ್‌ ಉತ್ತರಭಾರತದಲ್ಲಿ ೧೫೫೬ರಲ್ಲಿ 
ಪ್ರಾರಂಭಿಸಿದನು. ಇದನ್ನೇ ಶಹಜಹಾನನು ೧೬೩೬ರಲ್ಲಿ ದಕ್ಷಿಣ 
ಭಾರತಕ್ಕೂ ಅನ್ನ ಶಯಿಸಿದನಂ. 
[.-ಪಾರ. ಫಸ್ಲೀ; ಹಿಂ. ಫಸಲೀ ; ಮರಾ. ಫಸಲೀ. ಘ್ಲೇ) 
ಫಸಲು * ಫಸಲ್‌ ” ನೋ. 
ಫಸಾದ (ನಾ). ಬಂಡು ; ದಂಗೆ : ಫಸಾದ ಮಾಡಲಿಕ್ಕೆ ನೋಡುವವರನ್ನು 
ಕೊತ್ವಾಲರಿಂದ ಕೋಳ ಹಾಕಿಸಿ ಬಿಡುತ್ತೇನೆ (ಏಾಗ್ಮೇಶಿ. 0೦೪) - 
[4 ಅರ. ಹಿಂ. ಮರಾ. ಫಸಾದ* 
ಫಸಾಯಿಸು. ಫಸಾಸಂ (ಕ್ರಿ). ಮೋಸ ಮಾಡು: ನೀವು ಹೀಂಗ ನನ್ನ 
ಫಘಸಾಯಿಸಬಾರದಿತ್ತ) (ಮೂರಂಂ- ೨೩೦) ; ಈ ವಿಶ್ವನಾಥ . . . ಒಬ್ಬಿಬ್ಬ 
ರನ್ನು ಫಸಾಯಿಸಿದ್ದಾನೆಯೆ)? (ಮೂರುರಾ. ೩೦). ಫಸಾಸು : ಫಸಾಸುವ 
ಅಂದರೆ ಫಶಿ ಹಾಕುವ ಅಥವಾ ಠಕ್ಕಿಸುವ ಸಂಭವವಿರುತ್ತದೆ 
(ಮುಂಬನ್ಮಾ. ೪0) ; ನಾಳೆ ನೀನ ಅನಬಾರದು ಕಾಕೂ ಫಸಾಸಿದರೂ ಅಂತ 
(ರೀಶಹ. 1, ೦೬೩). [ಫಸ್ಟಾ (ಐ.-ಮರಾ, ಫಸವಿಣೇ) + - ಇಸ್ಕು] 
ಫಸಾಸು “ಫಸಾಯಿಸಂ' ನೋ. 
ಫಸ್ಲಿ "ಫಸಲಿ' ನೋ. 
ಫಳ “ಫಲ್ಕ' ನೋ. 
ಫಳಕ 'ಫಲಕ' ನೋ. 
ಘಳಕಾರ (ನಾ). ಪ್ರಯೋಜನವನ್ನು ಉಂಟಂಮಾಡುವವನಂ ; 
ಉಪಕಾರಿ : ಇಳೆಯೊಳಗೆಲ್ಲ ಸಿಂಹಚೂಡನೆ ಫಳಕಾರಂ ಚಂಡಶಾಸನಂ 
ಬಗೆವೊಡೆ ಭೂತಳದೊಳ್ಳ ತಘ್ನಂ (ಅನಂಘ್ರಿ. ೦೦-೩೩). [ಸಂ. ಫಲಕಾರ] 


ಫಳಣಿ 


ಫಳಣಿ 'ಫಾಳಣಿ' ನೋ. 

ಫಳದಾನ 'ಫಲದಾನ' ನೋ. 

ಫಳಪಾಕಾಂತತೆ (ನಾ). ೧. ಫಲ ಬಿಟ್ಟೊಡನೆ ನಾಶವಾಗುವ 
ಮುರ್ಷಿಕಬೆಳೆಯಂ ಸ್ವಭಾವ. ೨. ಸಂತಾನಪ್ರಾಪ್ತಿಯಾದೊಡನೆ 


೬೧೫೩ 


ತಂದೆ ತಾಯಿಂಗಳಂ ಸಾಯಂವಿಕೆ. ೧. ೨ : ಫಳಪಾಕಾಂತತೆಯೋಷಧಿ| , 


ಗಳ ತೆಅದಿಂದೆಯ್ದೆ ಸಮನಿಸಿತ್ತಕ್ಕಟ ಸಂಗಳಿಸದೆ ತನಯನ ಲೀಲಾವಿಳೋಕನ 
ಪ್ರಭವಸೌಖ್ಯಮಾ ದಂಪತಿಯೊಳ್‌ (ಕರ್ರಥು. ೩-90) - 
[ಸಂ. ಫಲಪಾಕಾಂತತಾ] 


ಫಳಫಳ (ನಾ). ಒಂದು ಅನಂಕರಣಪದ : ಅವಳ ಕಿವಿಯ ಓಲೆಗಳು] 


ದೀಪದ ಬೆಳಕಿನಲ್ಲಿ ಫಳಫಳ ಎಂದು ಹೊಳೆಯುತ್ತಿದ್ದುವು (ಕೂರಿ): 
ಫಳಫಳನೆ (ಅ). ೧. ಪ್ರಕಾಶಮಾನವಾಗಿ : ಜನಿವಾರವು ರಾತ್ರಿಯ 
ಮಿಂಚಿನಂತೆ ಫಳಫಳನೆ. ಹೊಳೆಯುತ್ತಾ ಇತ್ತು (ಹುಟ್ಮದ- ೬೦). 
“ವಿ. ವೇಗವಾಗಿ ; ರಭಸವಾಗಿ : ಘಳಫಳನೆ ಆರ್ಭಟಿಸಿ ಭಾಪುರೇ 
ರಾವಣನ ಬೆಳಿ ಬೆಳಿದ ನಂದನವನವ ಕಿತ್ತೆ (ರಾರ. ೨-೮೩)- 
[ಫಳಫಳ « - ಅನೆ] 
ಫಳಫಳಿಸು (ಕ್ರಿ). ಹೊಳೆ ; ವಿಂಂಚಂ : ನಂದಿಯ ಪತಾಕೆಗಳ್‌ ಫಳವಳಿಸೆ 
ಗಗನದೊಳ್‌ (ತರನು. ೦೦-3); ಫಣವ ಮೆಟ್ಟಿ ಬಾಲವ ಕೈಯಲಿ 
ಪಿಡಿದು ಫಳಫಳಿಸುತ್ತ ನಾಟ್ಯವನಂಡೆ (ಫುಕಂದ ೨-೦೦೩-೨) ; ಬೆಳೆಂ 
ಅವನ ಮುಖದ ಮೇಲೆ ಬಿದ್ದು ಫಳಫಳಿಸಿದುದರಿಂದ ಅವನು ಒಳ್ಳೆ ತ 
ಗೌರವರ್ಣದ ಸುಂದರ:ರುಣನೆಂದೂ ಹೊಳೆಯಿತು (ಕಾಬರೂ- ೩). 
[ಫಳಫಳ + - ಇಸ್ಕು) 
ಫಳಭರ 'ಫಲಭರ" ನೋ, 
ಫಳಭೂರ “ಫಲಭಾರ' ನೋ. 
ಫಳಮಂಜರಿ "ಫಲಮಂಜರಿ' ನೋ- 
ಫಳರಸ (ನಾ). ಹಣ್ಣಿನ ರಸ : ಫಳರಸದೆ ಬೆಳೆವ ನವಶಾಳೀವನೆಂಗಳ್‌ 
(ತಿರುರ- ರೇ. ೨-೦೦) ; ಫಳರಸದಿಂದೆ ಮುಂ ಬಳೆದೆವೆ೨ಬದಟ್‌ಂ ನವಪುಷ್ಪ 
ವಾಟಸಂಕುಳಕ ಸುವತಾಸವಂ ಪೊರೆಯೆ ತತ್ಪಳಮಂ ಮಧುಪಾಳಿ ಮುತ್ತೆ 
(ಶಾರ್ಶೃಫ್ರು 0೩-೪೪). [ ಸಂ. ಫಲರಸ ] 
ಫಳವತಿ 'ಫಲವತಿ' ನೋ. 
ಫಳವಳಿಗೆ "ಫಲವಳಿಗೆ' ನೋ. 
ಫಳಹೀನತೆ (ನಾ). ಫಲವಾಗದಿರಂವಿಕೆ ; ನಿಷ್ಠಲತೆ : ಅತಿರಾಗತೆಯಿಂ 
ಸಿ ಪೀಪದಹತಿಗಂ ದಳವೇಅಸಿಯಲರ್ದಶೋಕಂ ಫಳಹಿ:ನತೆಗೆಡೆಯಾದುದು 
(ಕಂದ್ರಪು- ೭-೪೫)- [ಸಂ. ಫಲಹೀನತೂ] 
ಫಳಾರ್‌ (ನಾ). ಒಂದಂ ಅನಂಕರಣಪದ : ಒಂದು ತಣಿಗೆಯನ್ನು . , . 
ಉಜ್ಜಿದರು. ಅದು ಫಳಾರ್‌ ಎಂದು ಮಿಂಚಿತು (ಹುಟ್ಕಹ. ೭೪). 
ಫಳಾರ 'ಫಲಾರ' ನೋ. 
ಘಳ್ಕಿ (ನಾ). ಒಂದಂ ಬಗೆಯಂ ಉತ್ತಮವಾದ ಬಟ್ಟೆ : ಫ ([ಶಾಕಾಂ. 
ಪ]ಳಿಯ ಸೀರೆಯ ಪಟ್ಟೆಅವಕೆಯ ಪೆಣ್ಣಳ ತಂಡವೆಳಸಿದುದಾರತಿಎಡಿದು 
(ಕುರಚಾಂ. 90-೭೦) ; ಭೀಮಸೇನಂ ಥಟ್ಟನೆದ್ದನು ಫಳಿಯನುಟ್ಟು ಶೃಂಗರ 
ದಿಂದ ತೊಟ್ಟು ಕುಪ್ಪಸಗಳಂ ಹೆಣ್ಣ ರೂಪಂ ತಾಳು . . . ಪವಡಿಸಿದ 
(ಕುರಂಗ. ೩೩-೩0) - [ಸಂ. ಫಲಿ) 
ಫಳ್ಕಿ. ಫಣ್ಮಿ (ನಾ). ೧. ಮರದಿಂದ ಮಾಡಿದ ತೆಳುವಾದ ಉದ್ದನೆಯ 
ತುಂಡು ; ಹಲಗೆ : ನೆಲಕ್ಕೆ ಕಟ್ಟಿಗೆಯ ಫಳಿಗಳನ್ನು ಜೋಡಿಸಿದ್ದರು 
(ಕಾರಕ. a): ಶೇಷಣ್ಣ ಸಾಮಾನು ಇಡುವ ಫಳಿಯ ಮೇಲೆ ಚಾದರ ಹಾಸಿದ 


(ತೈ. ೨) ; ಫಳಿಗಳನ್ನು ಜೋಡಿಸಿ ರಂಗಭೂಮಿಯನ್ನು ರಚಿಸಲಾಗಿತ್ತು | 45 


(ಕಂಗರೋ.- 0೩6). ಫಣ್ಣಿ : ೨. ಕೋಲು ; ದಂಡ : ಯಾವ ಕ್ಷೇತ್ರದ 


ಫಾಜೆ 


ಅಳತೆಯು ತಿಳಿಯಬೇಕಾಗಿರುವದೋ ಆ ನಂಬರಿನ ಮೇಲೆ ಈ ಘಸೆಯನ್ನು 
ಇಡಬೇಕು (ಕಮೀ ೪), ಹಿ, ಚಿಣ್ಣಿಕೋಲಾಟದಲ್ಲಿ ಬಳಸುವ 
ಕೋಲು ; ದಾಂಡು: ಬಣ್ಣದ ಫಣಿಯು ಉರೀ ಹಚ್ಚುವ ಕಟ್ಟಿಗೆ 
ಯಾಯಿತು (ಮುಂಂಖು- ೨-೨೬೪. *ಚೆಣಿಫಣಿ' ಪರಾ: 
(ಮರಾ. ಫಳೀ] 

ಫಳಿತ 'ಫಲಿತ' ನೋ. 

ಫಂದ್ಯ 'ಪಳಿದ್ಶಗ ನೋ. 

ಫಳನ "ಫಲಿನ' ನೋ. 

ಫಳನಿ “ಫಲಿನಿ' ನೋ. 

ಫಳಿಯಿಸು 'ಫಲಿಸಂ' ನೋ: 

ಫಳಿಸು 'ಫಲಿಸಂ' ನೋ. 

ಫಳಿಹತ "ಪಟಿಹತ್ತ' ನೋ. 

ಫಳೆಯಕಾಅ (ನಾ). ಗುರಾಣಿಯಂನ್ನು ಹಿಡಿದಿರುವವನು ; ಹಲಗೆ 
ಕಾರ : ಫಳೆಯಕಾಲಂ, ಫೆಳಾವುಗಂ (ಕನುಡ. ೧೫ ಕ್ರಯೋ)- 

[ಫಳೆಯ್ಮ (p+ ಪ್ರಾ. ಫಲಆ) 4+ - ಕಾಲ] 

ಫಾಂಟ (ನಾ). ೧. ಸೋಸುವುದೆ ಮೊದಲಾದ ಕ್ರಿಯೆಗಳಿಂದ ಸುಲಭ 
ವಾಗಿ ಸಿದ್ಧಪಡಿಸಿದುದಂ : “ಘುಂಟಂ ಎಂಬುದು ಸುಗಮಂ” 
(ಹರಾಯು. ೦೨೬-೪) ; ಆ ಕ್ಷಣದಲ್ಲಿ ಔಷಧಗಳ ನೀರಿನಲ್ಲಿ ನೆನೆಯಿಕ್ಕಿ 
ಆಗತಾನೆ ಹಿಂಡಿದ ರಸ ಫಾಂಟ-ಕಹಾಯ (ಕ್ಮದಸಾ. 1. 
೨. ಕಷಾಯ ; ಅರ್ಕ: 


008) - 
ಔಷಧದ ಚೂರ್ಣದಲ್ಲಿ ಅದರ ನಾಲ್ಕುಪಟು 


ಎಸರುನೀರು ಸುರಿಎ ಸ್ವಚ್ಛವಾದ ಅರಿಎಯಲ್ಲಿ ಹಾಕಿ ಸೋಸಬೇಕು. 
ಇದಕ್ಕೆ ಫಾಂಟವೆನ್ನುತ್ತಾರೆ (ಗೃಶನ್ಮಿ. ೦೦).- [ಸಂ.] 
ಫಾಕಡ. ಪಾಕಡ. ಪಾಕಡಾ, ಫಕ್ಕಡ, ಫಾಕಡಾ (ಗಂ) 


೧. ಚಾಲಾಕಾದ ; ಚತುರತೆಯಿಂದ ಕೂಡಿದ : ಫಾಕಡ ಆಸಾಮಿ 
ಕುಣಪ್ಪ (ಡರುಕ್ಕೆ- ೩5). ಪಾಕಡ : ೧. ನೀನು ಪಾಕಡ ಆಸಾಮಿ ಅಂತ 
ನನಗೆ ಗೊತ್ತ (ನಟಸಾ. ೩೭೪)- (ನಾ). ೨. ಬುದ್ಧಿವಂತ ; ಚತುರ : 
ಈತ ದಕ್ಷ. ಗಟ್ಟಿಗ, ಪಾಕಡ, ಘಾಟಿ (ಜಳ. 33)- ಪಾಕಡಾ: ೩. 
ಕಿಲಾಡಿ ; ಪಟಿಂಗ : ನಮ್ಮ ರೈಲಿನಲ್ಲಿ ಒಬ್ಬ ಪಾಕಡಾ ಇದ್ದಾನೆ 
(662. ೨೬)- ಫಕೃಡ : (ಗಂ).೪ಿ. ಸೊಗಸಾದ ; ಅಚ್ಚುಕಟ್ಟಾದ : 
ಇಂದು ಫಕ್ಕಡ ಮಸರು ಅವಲಕ್ಕಿ ಆಗಿ ಬಿಡಲಿ (ಳಠಕೆ- ೦೩) ; ಎಂಥ 
ಫಕ್ಕಡ ಕನ್ನಡ ಮಾತಾಡತಾನಲ್ರೀ (ಜೂಸಂಸಾ. 002). ಘಾಕಡಾ : ೧. 
ಫಾಕಡಾ ಆಸಾಮಿ ಢೆಪ್ಕೂಟಿಕಮಾಷನರು (ತನ್ನೂರು. ೦೬೨). 
[೯-ಹಿಂ. ಮರಾ, ಫಾಡಾ] 

ಫಾಕಡಾ 'ಫಾಕಡ' ನೋ, 

ಫಾಜಿಲ್‌ (ಗು). ೧. ಆವಶ್ಯಕತೆಗಿಂತ ಅಥವಾ ನಿರೀಕ್ಷೆಗಿಂತ ಹೆಚ್ಚಾದ; 
ಮಿತಿವಿಸಾರಿದ ; (8). (ನಾ). ವಿ. ನಿರೀಕ್ಷಿಸಿದುದಕ್ಕಿಂತ ಹೆಚ್ಚಾಗಿ 
ಬಂದ ; ಉತ್ಪನ್ನ, - ಆದಾಯ : (9). 

[.-ಅರ., ಹಿಂ, ಫಾಜಿಲ್‌ ; ಮರಾ. ಘಫಾಜೀಲ") 

ಫಾಜೀಲ (ರು). ಶಿಷ್ಟವಲ್ಲದ : ಅಶ್ಲೀಲವಾದ : ಈ ಕತೆಯಲ್ಲಿಯ 
ಅವಳ ಫಾಜೀಲ ಆಸ್ಲೆಯನ್ನು ತಿರಸ್ಕರಿಸುತ್ತ ಮುಡಿದಳು ಚಂದ್ರಭಾಗಕ್ಕ 
(ಮೂರುರಾ. ೩6). 'ಫಾಜೀಲತನ' ಪರಾ. 

[+ ಅರ. ಹಿಂ. ಫೂಜೀರ್‌ . ಮರಾ. ಫಾಜೀಲ] 

ಫಾಜೀಲತನ (ನಾ). ಅಶ್ಲೀಲತೆ ; ಅಸಭ್ಯತೆ : ತುಂಗಕ್ಕ ಬದಿಯ 
ಹೆಂಗಸಿನತ್ತ ಒಮ್ಮೆ ನೋಡಿ ಕಣ್ಣು ಮಿಟುಕಿಸಿದ ರೀಶಿಯ ಫಾಜೀಲತನ 
ನೋಡಿ (ಮೂರುರಾ- 099). [ಘಾಜೀಲ + - ತನ] 

ಫಾಜೆ, ಪಾಜ್ಯೆ (ನಾ). (ಉಕ) (ಆಟದಲ್ಲಿ) ಮುಟ್ಟಬೇಕಾದ ಸ್ಮಳ. 


೬೧೫೪ 


ಪಾಜೆ, : (ಕಾನಕೋ. ೦೩). 
ಫಾಜೆಗಟ್ಟಿ, ಖಾಜೆಗಟ್ಟಿ. ಫಾಜಿಗಟ್ಟಿ  ಫಾಜೆ: ಮತ್ತೆ ನಾವು ಇದೇ 

ಮಾತಿನ ಫಾಜೆಗಟ್ಟಿಗೆ ಬಂದೆವು (0೫8. ೩೦) ; ಅಡಗಿಕೊಂಡ ಚಿಕ್ಕಮಕ್ಕಳು 
ಕೂಗಾಡುತ್ತ ತಬ್ಬಸಿಕೊಂಡು . . . ಪಾಜೆಗಟ್ಟಿ ಮುಟ್ಟುವರು (ಕನ್ನಠಾ- 
೩೬); ಮುಂಬಯಿಯ ಕೊನೆಯ ಫಾಜಿಪಟ್ಟಿಯಾದ ವ್ಹಿ. ಟಿ. ಸ್ಟೇಶನ್ನು 
ಬಂದಿತು (ಇರುತ. ೭೨). [«-ಮರಾ. ಫಾಂಜ್‌ ೩ಷಾ ಅಗಸೆಯ ಕಟ್ಟೆ] 

ಫಾಣಾಫಾಣ, ಘಫಾನಾಫಾನ (ನಾ). (ಉಕ) ಅವ್ಯವಸ್ಥಿತವಾಗಿ 
ಚೆದುರಂವುದು ; ದಿಕ್ಕಾಪಾಲು : ಎಲ್ಲರೂ ಫಾಣಾಘಾಣ ಆಗಿ, 
ಊರು ದಿಕ್ಕದಿವಾಳಿ ಆಗಿ ಹೋತು (ಗ್ರಾನಾಯ- ಒಂ). ಘಾನಾಘಾನ : 
ದುಡ್ಡು ಹೋದ ಮ್ಯಾಲ ಎಲ್ಲಾರು ಫಘುನಾಘಾನಾ ಆಗೋರು 
(ಗಂಪಡಿಯಿ. ೦೦೦). [.-ಮರಾ. ಫಾಣಾಫಾಣ)] 

ಫಾಣಿ (ನಾ). ೧. ಶುದ್ಧಗೊಳಿಸಿದೆ ಇರುವ ಬೆಲ್ಲದ ರಸ ; ಕಾಕಂಬಿ. 
೨. ಮೊಸರಿನಲ್ಲಿ ಕಲಸಿದ ಹುರಿಹಿಟ್ಟು ; ಕರಂಭ- [ಸಂ.] 

ಫಾಣಿತ (ನಾ). ೧. ಬೆಲ್ಲದ ಪಾಕಕ್ಕೆ ಸಂಪೂರ್ಣವಾಗಿ ಬಂದಿರದ 
ಕಬ್ಬಿನ ರಸ ; ಕಾಕಂಬಿ : “ಗುಡವಿಕಾರಂ ಫಾಣಿತಂ” 
(ನಸ್ಸುಕೋ. ೪9-03) ; “ಅರ್ಧಪಾಕವಾಗಿ ಕಾಯಿಸಿದ ಕಬ್ಬಿನ ಹಾಲಿಗೆ 
ಫಾಣಿತವೆಂತಲೂ ಹೆಸರುಗಳು” (ಸಿದ್ಧಾಂತಿ. ೨೪೬)- ೨. ಬೆಲ್ಲ: 
“ಮತ್ಮ್ಯಂಡಿ, ಫಾೂಣಿತ ಎಂದೊಡೆ ಬೆಲ್ಲದ ಪಾಕ, ಬೆಲ್ಲವೆಂದೂ ಎಂಬರು” 
(೫35ರಾ. 9). ೩. ಹಾಲಿನಿಂದ ಮಾಡುವ ಒಂದು ಬಗೆಯ ತಿಂಡಿ. 

[ಸಂ.3 

ಫಾನಾಫಾನ *“ಫಾಣಾಘಾಣ' ನೋ. 

ಫಾಯದೆ "ಫಾಯಿದೆ' ನೋ. 

ಫಾಯದೆಶೀರ “ಫಾಯಿದೇಶೀರ' ನೋ. 

ಫಾಯಿದೆ, ಪಾಯದೆ, ಪಾಯಿದೆ, ಫಾಯದೆ (ನಾ). ಪ್ರಯೋಜನ ; 
ಲಾಭ ವಫೆ: ತಮ್ಮ ಮಿಲಾಖತಿನ ಘಾಯಿದೆಯಿಂದ ಸಂತೋಷ 
ಪಡಿಸಬೇಕು. (ರಾಕೇಂದ್ರ- ೩೩) : ಎಲ್ಲೋ ಫಾಯಿದೆ ಮಾಡಲು 
ಇನ್ನೊಂದೂರಿಗೆ ಹೋಗಿರಬೇಕು (ಮುಗಿಯು- ೩). ಪಾಯದೆ: ಇಂಜನೇರು 
ಕೆಪ್ಟನ್‌ ರನೆಲ್‌ ಸಾಹೇಬ್‌ ಬಹಾದ್ದುರವರು ನಿಶಾನಿ ನಿಲ್ಲಿಸಿ, ದುರ್ಬೀನಿನಿಂದಾ 
ನೋಡಿ, ತಮ್ಮ ಸರಕಾರದ ಪಾಯದೆ ಕೆಲಸ ಮಾಡುತ್ತಿದ್ದರು (ರಾಶೇಂದ್ರ. 
೨೪೪); ನಮ್ಮನ್ನ ಮೈ ಮುರೀ ದುಡಿಸಿ, ಅದರ ಪಂಯದೇಕ ತಾವು ಮಾಲಕ 
ರಾಗೂದು (ರರು. ೪). ಪಾಯಿದೆ : ಈ ವ್ಯಾಪಾರದಲ್ಲಿ ತುಂಬಾ 
ಪಾಯಿದೆ ಇದೆ (ಊಂ). ಘಾಯದೆ : ನನಗಿದೆಲ್ಲದರಿಂದ ಬಂದ ಫಾಯದೆ 
ಏನು ಹೇಳು (ಮೂರುರಾ. 93) ; ಅವರ ಆಸ್ಥೆಯ ಫಾಯದೆ ಒಂದಿ 
ಲ್ಲೊಂದು ರೀತಿಯಲ್ಲಿ ತೆಗೆದುಕೊಳ್ಳಬಹುದಲ್ಲ (888. ೬)- 

[«- ಅರ. ಫಾಯಿದಾ ; ಪಾರೆ. ಹಿಂ. ಮರಾ. ಫಾಯದಾ? 

ಫಾಯಿದೇಶೀರ, ಫಾಯದೆಶೀರ (ಅ). ಲಾಭಪ್ರದವಾಗಿ ; ಲಾಭ ಬರಂ 
ವಂತೆ: ರೋಖ ರಕಮಿನಿಂದ ಖರೀದಿ ವತಾಡುವ ಅಸಾಮಿಗಳಿಗೆ ಮಜೂ 
ರಿಯ ಖರ್ಚು ಫಾಯಿದೇಶೀರ ಬೀಳುವ ಸೂಚನೆ (ಮುಂವಿವ್ಕಾ. ೪೦ ಪ್ರಸ್ತಾವನೆ). 
ಫಾಯದೆಶೀರ : ಕಿರಕೋಳಕ್ಕೆ ಫಾಯದೆಶೀರ ಬೆಲೆಯು ಸಿಗಲಿಕ್ಕಿಲ್ಲ 
(ಮಂಂಂವ್ಮಾ. ೨೩೦). [+ ಮರಾ. ಫಾಯದೇಶೀರ*] 

ಫಾಯಿಷ್‌ (ನಾ). ಪ್ರಕಟಣೆ ; ಜಾಹಿರಾತು: 
ಘುಯಿಷ್ಕಾಡಬೇಕು (ಗ್ರಾಮಾಳ. 60) - 

ಫಾರಂ " ಫಾರಮ್ಮು' ನೋ. 

ಫಾರಮ್ಮು. ಫಾರಂ (ನಾ). ೧. ಮಾಹಿತಿಯನ್ನು ಬರೆಯಲು ನಿಗದಿ 
ಯಾದ ರೀತಿಯಲ್ಲಿ ಸಿದ್ಧ ಪಡಿಸಿದ ಕಾಗದ : ಅವರು ಕೊಟ್ಟ ಫಾರಮ್ಮಿ 
ನಲ್ಲಿ ನನ್ನ ವಎವರವನ್ನೆಲ್ಲಾ ತುಂಬಿಸಿದೆ (ಊಂ). ೨. ಶಾಲೆಗಳಲ್ಲಿಯಂ 


ಶ್ರ 
೦ 


೩6 


26 


40 
ಡಿಸ್ಟ್ರೀಕ್ಸ್‌ ಗೆಜೆಟಿನಲ್ಲಿ 


[+ ಮರಾ. ಘಾಯಶ್‌] 


PA 
yd 


ಲ 


ಫಾಲ್ಗುನನಂದೀಶ್ವರ 


ತರಗತಿ, ಇಯತ್ತೆ: ಮನೆಯ ತಾಪತ್ರಯದಿಂದಾಗಿ ಅವಳ ಓದು 
ಎಂಟನೆಯ ಫಾರಮ್ಮಿಗೇ ನಿಂತುಹೋಯಿತು (ರೂಂ). ಘಾರಂ : ೧. ನಡೆದ 
ಸಂಗತಿ ತಿಳಿದ ಕೂಡಲೆ ೩ ರಿಪೋರ್ಟುಘಾರಂಗಳುಳ್ಳ ಫಾರಂಗಳಲ್ಲಿ ಬರೆದು 
» ರವಾನಿಸಬೇಕು (ಗ್ರಾಮಾಕ, 8೨). ೨. ನಿಮ್ಮ ಮಗಳು ಎಷ್ಟನೇ 
ಫಾರಂನಲ್ಲಿ ಓದುತ್ತಿದ್ದಾಳೆ? (ರೂಂ). ೩. ಒಟ್ಟಿಗೆ ಮಂದ್ರಿಸಲು 
ಚೌಕಟ್ಟಿನಲ್ಲಿ ಬಂಧಿಸಿ ಅಣಿಮಾಡಿ ಇಟ್ಟಿರುವ ಮಂದ್ರಣದ ಮೊಳೆಗಳ 
ಜೋಡಣೆ ವಂತ್ತು ಇಂತಹ ಜೋಡಣೆಯಿಂದ ಆದ ಪುಟಗಳ 
ಸಮೂಹ : ಹೀಗೆ ಚೌಕಟ್ಟಿನಲ್ಲಿ ಬಿಗಿ ಮಾಡಿದ ಪುಟಸಮೂಹಕ್ಕೆ “ ಫಾರಂ' 
ಎಂದು ಹೆಸರು (ಮುದ್ರಳ. ೪೦). 
ಫಾರೀಕತ್ತು. ಪಾರಿಕತ್ತು. ಪಾರಿಖತ್ತು, ಪಾರೀಕತ್ತು. ಪಾರೀಖತ್ತು 
(ನಾ). ೧. ಪಾಲು ; ವಿಭಾಗ: ಘಾರೀಕತ್ತು ಅನಬ್ಮಾಡಪಾ. 
ಅವನ್ಸಂಗ್ತೀಲೆ ಫಾರಿಕತ್ತು ಮಾಡಿಕೊಂಬೋ ಹಾಂಗಿಲ್ಲಾ (ಬಂಕಹು. ೦೦೬). 
ಪಾರಿಕತ್ತು : ೨. (ಜಮಾನು, ಆಸ್ತಿ ಮುಂತಾದುವು) ಬೇರೆ ಬೇರೆ 
ಯಾದುದನ್ನು ತಿಳಿಸಂವ ಪತ್ರ ; ವಿಭಜನೆಯ ಪತ್ರ: ಮುಂದಿನ 
ವಾರವೋ ಆ ಮುಂದಿನ ವಾರವೋ “ಹಿಸ್ಸೆ ಆಗಿ ಪಾರಿಕತ್ತಾಗ್ರದಂತೆ |” 
(ಉನೂರು. ೩೦6) ; ಎಲ್ಲಿ ಹುಡುಕಿದರೂ "*ಪಾರಿಕತ್ತು' ಏಕೆ ಸಿಗಲಿಲ್ಲ 
ವೆಂಬುದೂ . . . ಕೋರ್ಟಿನಲ್ಲಿ ದತ್ತು ಏಕೆ ಊರ್ಜಿತವಾಗಲಿಲ್ಲವೆಂಬುದೂ 
ಮುಂತಾದ. ಸಾವಿರಾರು ವಿಚಾರಗಳು ನಮ್ಮ ಹಳ್ಳಿಯ ಶ್ಯಾನುಭೋಗನಿಗೆ 
ಗೊತ್ತೂ (ಗಕುಠಾ. 6೩). ಪಾರಿಖತ್ತು : ೧. ಇಬ್ಬರೂ ಸ್ವಂತ ಹಿಡುವಳಿ 
ದಾರರಾಗಿದ್ದರೆ ಹಿಸ್ಸೆಯ ಪಾರಿಖತ್ತು ಪತ್ರ ಛಾಪಾಕಾಗದದ ಮೇಲಾಗಿ 
ಅದನ್ನು ೮ ಜಿಸ್ಟರು ಮಾಡಬೇಕಿತತ್ತ್ವ (ಗಂಗಾಳ. ೦೩೯೪)- ಪಾರೀಕತ್ತು: ೨. 
ಸಣ್ಣಪ್ಪ ಸತ್ತ್ವ ಮೇಲೆ ಅವನ ಮಕ್ಕಳೆಲ್ಲ ಎಭಾಗವಾಗಿ “ ಪಾರೀಕತ್ತು? 
ಮಾಡಿಕೊಂಡರೂ . . . ದತ್ತು ಏಕೆ ಊರ್ಜಿತವಾಗಲಿಲ್ಲ (ಗಕುರಾ. 6೬)- 
ಪಾರೀಖತ್ತು: ೧. ಮಾತೆತ್ತಿದರೆ ಪಾಲು ಪಾರೀಖತ್ತ ಎಂದು ಅಪ್ಪ 
ಮಕ್ಕಳು ಅಣ್ಣತಮ್ಮಂದಿರು ಹಿಸ್ಸೆ ಮಾಡಿಕೊಂಡ ಕಾರಣ ಒಂದು ಸಣ್ಣ 
ಮನೆ ನಾಲ್ಕಾರು . . . ಮನೆಗಳಾಗಿ ಮಾರ್ಪಟ್ಟಿದೆ (ನಮ್ಮೂರು. ೩೦೪). 
[._ ಪಾರ. ಘಾರಿಗಖತೀ ; ಹಿಂ. ಘುರಖತಿಃ ; ಮರಾ. ಪಾರಕತ್‌, 
ಪಾರಕತೀ, ಪಾರಖತ್‌, ಪಾರಖತೀ) 
ಫಾಲ (ನಂ). ೧. ನೇಗಿಲಿನ ಗುಳ. ೨. ಹತ್ತಿ, ಬಟ್ಟೆ: “ಫಾಲಂ. ಕಾರ್ಪಾಸಂ, 
ಬಾದರಂ.- ೩ ನೂಲುಬಟ್ಟೆ” (ಸಿಡ್ಠಾಂತಿ, ೨೦೨). ೩. ಗಂಟಂ; ಮೂಟೆ. 
೪. ಹಣೆ ; ನೊಸಲು : ಸಂತಸಂದಳೆದಾಳಿದನ ಪದಧೂಳಿಗೆಯು ಸಿರಫಾಲ 
[ಸಂ.7 
ಫಾಲದಿವ್ಯ (ನಾ). ಕಾಯಿಸಿದ ಕಬ್ಬಿಣದ ಗುಳವನ್ನು ಹಿಡಿದು ತಾನಂ 
ಸತ್ಯವಂತನೆಂದು ಸಿದ್ಧಪಡಿಸಂವ ಒಂದಂ ದಿವ್ಯ: ದಿವ್ಯಗಳಲ್ಲಿ ಬಹು 
ಪ್ರಚಲಿತವಿದ್ದು ದಂದರೆ * ಪಾಳದಿವ್ಯ' ಅಥವಾ "ಘುಲದಿದ್ಯ" (ಕರಾಅ- ೩೪6) ; 
(ಸಂ.] 


[+ ಇಂ. Form] 


ವನು ಸಾರ್ಚಿ (ಗಗತಾ. ೨೨-೦೦೪). 


ಫಾಲ್ಗುಣ " ಪಾಲುಗುಣ ' ನೋ. 

ಫಾಲ್ಗುನ (ನಂ). ಚಾಂದ್ರಮಾನವರ್ಷದ ಹನ್ನೆರಡನೆಯ ತಿಂಗಳು : 
ಈ ಘಲ್ಲುನಃ, ತಪಸ್ಯಃ, ಫೂಲ್ಲುನಿಕಃ- ೩ ಫಾಲ್ಗುನಮಾಸದ ಹೆಸರುಗಳು” 
(ಸಿರ್ಮಾಂತಿ. ೪೦) ; ವಿಶ್ವನಾಥನಾದಿಜಿನಂ ಘಾಲ್ಗುನಬಹುಲೈ ಕಾದಶಿಯೊಳಮು 
ನಂತಸುಖನಿಲಯನುತ್ತರಂಷಾಢದೊಳಂ  ಧ್ಯಾನಮರೀಚಿಯಿಂ ಬೆದಅಲಕ 

ಸಂ.) 

ಫಾಲ್ಗುನನಂದೀಶ್ವರ (ನಾ). [ಜೈನ] ಫಾಲ್ಗುಣಮಾಸದಲ್ಲಿ ಆಚರಿಸುವ 
ಒಂದು ವ್ರತ ಮತ್ತೂ ಆ ವ್ರತ ನಡೆಯುವ ದಿನ, -ನೋಂಪಿ: ಅನ್ನೆಗಂ 
ಫುಲ್ಗುನ ನಂದೀಶ್ವರಮಾದುದಾಗಳುಭಯಬಲಮುಮನಭಯಫಘೋಷಣೆಯಂ 
ಘೋಷಿಸಿ ಕಾಳೆಗಮನುಟ:ದಿರ್ಪದುಂ (ಪಂ0ವೂ- ೦೪-೮೩ ವ). [ಸಂ.) 


(ಆರಿಫು. ೧೦-೧೬)- 


ಫಾಲ್ಗುನಿಕ 


ಫಾಲ್ಲುನಿಕ (ನಾ). - ಘುಲ್ಲುನ : “ಫಾಲ್ಲುನೆಃ, ತಪಸ್ಯಃ. ಫಾಲ್ಗುನಿಕಃ 


—೩ ಫಾಲ್ಲುನಮಾಸದ ಹೆಸರುಗಳು” (ಸಿರ್ಕಾಂತಿ- 90). [ಸಂ.] 
ಫಾಶಾ 'ಫಾಸೆ' ನೋ, 
ಫಾಶಿ 'ಫಾಸಿ' ನೋ. 
ಫಾಸಲೆ, ಪಾಸಲೆ, ಫಾಸಿಲೆ (ನಾ). ೧. ದೂರ; ಅಂತರ: 


ಬೆಂಗಳೂರಿನಿಂದ ಮೈಸೂರಿಗೆ ಬರುವ ದಾರಿಯಲ್ಲಿ ೨೭ ಮೈಲಿ ಫಾಸಲೆ 
ಯಲ್ಲಿರುವ ರಾಮಗಿರಿ ಎಂಬ ಊರಿಗೆ ಕ್ಲೋಸ್‌ಪೇಟೆ ಎಂಬ ಹೆಸರು 
ಉಂಟಾಯಿಂತರಿ (ಕುಠಾತಂ. 11, ೩): ನಂಜರಾಜನ' ಶರೀರವು ಬಿದ್ದಿದ್ದ 
ಸ್ಥಳಕ್ಕೂ ರಾಜಒಡೆಯನಿದ್ದ ಸ್ಥಳಕ್ಕೂ ಅರ್ಧಮೈಲು ಫಾಸಲೆಯಿರ 
ಬಹುದು (ಶ್ರೀಕಾಹ. ೨೦೦); ನಾಲ್ಕುಮೈಲಿ ಘಾಸಲೆಯಲ್ಲಿ ಯಾವ 
ಊರೂ ಇರಬಾರದು (ಅರಕು. 66). ಪಾಸಲೆ : ೨. ಸಂತ್ತ ಮುತ್ತಲ 
ಪ್ರದೇಶ, ಸ್ಥಳ: ಸುಮಾರು ಹತ್ತಿಪ್ಪತ್ತು ಮೈಲು ಪಾಸೆಲೆ 
ಯೊಳಗೆ ಒಂದೇ ಒಂದು ಆಸ್ಪತ್ರೆ ಇಲ್ಲ (ಕಾರುರಾ. ೦೯), ಈ ಪಾಸಲೆಗೆಲ್ಲ 
ಅವರೇ ಮೊದೂಲು ಗಾಡಿ ತರಿಸ್ಟೋರು (ಕುಳಿತು: 0೦೬೬) - ಫಾಸಿಲೆ: ೧. 
ಎರಡು ಗ್ರಾಮಗಳ ನಾಲ್ಕು ಮೈಲಿ ಫಾಸಿಲೆಯಲ್ಲಿ ಮೊಕ್ಕಾಂ ಮಾಡಿದರು 
(sacs 11. 6೬೨). [ “- ಅರ. ಹಿಂ. ಮರಾ. ಫಾಸಲಾ] 

ಫಾಸಿ, ಪಾಶ್ಮಿ, ಪಾಸ್ಕಿ. ಫಾಶಿ (ನಾ). ನೇಣು ಹಾಕಿ ಕೊಲ್ಲುವ ಶಿಕ್ಷೆ; 
ಗಲ್ಲಂ : ಆದರೆ ಫಾಸಿಯ ಹಗ್ಗ ಒಂದಿರಲಿಲ್ಲ (ಇ0ಗಾಜೆ- 3೩) ; ಅವನಿಗೆ 


ಸಿಂಗಾಪುರದಲ್ಲಿ ಫಾಸಿಯಾಯಿತು (ಕಾರತಿ. 60). ಪಾಶ್ಮಿ: "“ಪಾಶಿ 
ಸಜಾ' ಪರಾ. ಪಾಸಿ : ದೀನಜನೋದ್ಧಾರಕನಂತೆ ದೀನ 
“ಜನರ ಕೊರಳಿಗೆ ಪಂಸಿ ಹಾಕುವವ (ತೇರು. ಇ83)- ಫಾಶಿ: ಏನು. 


ಯಾರಾದರೂ ಫಾಶಿಗೆ ಕೊಡಲಿರುವರೇನು ನನ್ನನ್ನೆ (ವಾತ್ಮಲ್ಠ. 3೧೬) ; 
ಜಹಾಗೀರದಾರರಿಗೆ ಯಾವ ಶಿಕ್ಷೆ ಆಗುವುದೋ ಕೇಳಬೇಕೆಂದು ಎಲ್ಲರೂ 
ಆತುರರಾಗಿದ್ದಾರೆ. "ಫಾಶಿ ಇಲ್ಲದಿದ್ದರೆ ಕಾಳಾಪಾಣಿ? ಎಂದು ಎಲ್ಲರೂ 
ಆಡುತ್ತಾರೆ (ಕನಿ. ಇ0) : ಭೀತಿಯ ಅಪಾಯದ ಹಾಗೂ ಫಾಶಿಯ 
ಉರುಳಿನ ನೆರಳಲ್ಲೇ ನಾವು ದುಡಿಯಬೇಕು (ಅತ್ಮಾರ್ಶ- ೦೩೬). 


ಫಾಸಿ ಕೊಡು - ಗಲ್ಲುಗಂಬಕ್ಕೇರಿಸಂ ; ನೇಣು ಹಾಕಂ : 

ಕಳ್ಳರನ್ನು ಪತ್ತೆ ಮಾಡದಿದ್ದರೆ ನಿನಗೆ ಫಾಸಿ ಕೊಡುವೆನು 
(ಕೀರು. ೩೩)... [*- ಹಿಂ. ಫಾಂಸೀ ; ಮರಾ. ಫಾಶೀ, ಫಾಂಶೀ] 

ಫಾಸಿಕಂಬ (ನಾ). ನೇಣು ಹಾಕುವ ಕಂಬ: ಅವನ ದೃಷ್ಟಿ 


ಯೆದುರಿಗೆ ಜೇಲಿನ ದೊಡ್ಡ ದೊಡ್ಡ ಗೋಡೆಗಳು ಬಂದು ನಿಂತಂತಾ 
ಯಿತು. ತಿವಿಗತ್ತಿಯು ಬಂದೂಕು ಹಿಡಿದುಕೊಂಡು ಪಹರೆ ಮಾಡುವ 
ಪೋಲೀಸರು, ಕಲ್ಲು ಒಡೆಯುವ ಕೈದಿಗಳು, ಫಾಸೀಕಂಬ (ಪುಣ್ಮಣ - ೦೩). 
[ ಫಾಸಿ 4+ ಕಂಬ («ಎ ಕಂಭ)? 
ಫಾಸಿಖಾನೆ (ನಾ). ಗಲ್ಲಿನ ಶಿಕ್ಷೆಯನ್ನು ಕೊಡುವ ಸ್ಮಳ ; ನಿನಗೆ 
ಈ ಬಂದೀಖಾನೆಯಲ್ಲಿ ಫಾಸಿಖಾನೆಯಿದೆಯೆಂದೂ ಮತ್ತು ನನಗೆ ಫಾಸಿ 
ಶಿಕ್ಷೆಯನ್ನು ವಿಧಿಸಲು ಅಧಿಕಾರವಿದೆಯೆಂದೂ - ತಿಳಿದಿರುವುದೇ? (ಲಂಕೆ. 
೦6೩). [ ಫಾಸಿ + ಖಾನೆ] 
ಫಾಸಿಲ್‌ 'ಫಾಸಲೆ' ನೋ. 
ಫಾಸಿಶಿಕ್ಷೆ (ನಾ). - ಘಾಸಿ: ಮುಖಕ್ಕೆ ಫಾಸಿಶಿಕ್ಷೆ ಅನುಭವಿಸಲು ಹೋಗುವ 


ಖೈದಿಯ ಕಳೆ ಬರುವುದು (ಯೋರಪು- ೭೬). [ಘಾಸಿ + ಶಿಕ್ಷೆ) 
ಫಾಸೆ, ಪಾಸ್ಮಿ, ಪಾಸ್ಯೆ, ಫಾಶಾ (ನಾ). ೧. ಪಗಡೆ, ಲೆತ್ತ 
ಬಸಂತಿಯು 


ಮೊದಲಾದುವುಗಳಲ್ಲಿ ಬಳಸುವ ದಾಳ : 
ಪಗಡಿಗಳನ್ನು ಇಟ್ಟು ಹಸ್ತಿದಂತ ನಿರ್ಮಿತವಾದ ಫಾಸೆಗಳನ್ನು ಕೊಟ್ಟಳು 
ಪಾಸ್ಮಿ : ೨. ಪಗಡೆಯಾಟದಲ್ಲಿ ದಾಳಗಳಿಂದ 
ಸಂಖ್ಯೆ ; ಗರ: ಲೆತ್ತದ ಪಾಸಿಯೇ 


(ಮಂಕುಕ.- ೬೨). 


ಸೂಚಿತವಾಗುವ ಇಂದು 


೬೧೫೫ 


68 


ಥಿತೂರಿ 


ತಿರುವುಮುರುವಾಗಿ ಬಿಟ್ಟಿತು (ಶ್ರ್ರೇಮಾಶ್ರ ೨೬೦). ಪಾಸ್ಕೆ: ೨. 
ದೂತ್ಮವಾಡುವಲ್ಲಿ ನಿಪುಣನಾದವನು ವಪಾಸೆಗಳು ಹೇಗೆ ಬಿದ್ದರೂ ಖೇದ 
ಪಡುವುದಿಲ್ಲ (ಶುಕಾಶ- €)- ಫಾಶಾ: ೧. ಪರಮಪಾಪಿ ಶಕುನಿ ತಾನು 
ಫಾಶಾದೊಳಗೆ ಫಕೀರನಾಗಿ ಧರ್ಮರಾಜ ಧರುಣಿ ದ್ರೌಪತಿನ ಸೋತರ 
(ಮಲ್ಲಿಗೆ. ೪೪). 7... ಮರಾ. ಫಾಸಾ) 

ಫಾಳ. ಫಾಳು (ನಾ). ತುಂಡು ; ತುಕಡಿ: ಜಂಗಮೋತ್ತಮುರಿಗೆಬ್ಲರಿಗು 
ಆ ಕನಕದ ಫಾಳವನ್ನು ತೋರಿ (ಯಶೋರ. 0೩೦). ಘಂಳು ; ಆ ಚರ 
ಮೂರ್ತಿಗಂ ವೊಂದು ಹೇಮದು ಫಾಳನ್ನು ಕೊಟ್ಟು (ಯಶೋರೆ- ೦೩೦). 

( « ಮರಾ. ಫಾಳ] 

ಫಾಳಣಿ. ಫಳಣಿ (ನಾ). ೧. ವಿಭಾಗಿಸುವಿಕೆ; ಬೇರ್ಪಡಿಸು 
ವಿಕೆ: ರೇಲವೇ ಫೀ, ಜಕಾತ, ಗಾಡಿಬಾಡಿಗೆ ಮುಂತಾದ ಖರ್ಚುಗಳ 
ಫಾಳಣಿ ಮಾಡಲಿಕ್ಕೆ ಅಡಚಣಿ ಬೀಳುವದು (ಮುಂದಿವ್ಯಾ - ೯ಂ. ಫಳಣಿ: 
ವಿ. ಜವಿನಾನಿನ ವಿಭಾಗ. ತುಂಡು : ಕೆಲವು ಹಳ್ಳಿಗಳಲ್ಲಿ ಫಳಣಿಯೆಂಬ 
ವಿಭಾಗಗಳಿದ್ದವು. ಒಂದು ಫಳಣಿಯೆಂದರೆ ಸುಮಾರು ೨ ಕೂರಿಗೆ ಆಗುತ್ತಿತ್ತು 
(ಕಥಾಗೆ. ೩೬೫). [+ ಮರಾ. ಘಾಳಣೀ) 

ಘಾಳಿ (ನಾ). ತುಂಡು; ತುಕಡಿ (?) : ಈ ಕ್ಷೇತ್ರಮಂ ವಿಷ್ಕಂಭದಿನಪ 
ಕರ್ಷಣಭಾಗಹಾರಮಾತ್ರ ಘಾಳಿಗಳಂ ವತಾಡಿಯೇಕಫಾಳಿಯಂ ತೆಗೆವುತ್ತಿರೆ 
ವಿಶೇಷಕ್ಷೇತ್ರಮಕ್ಕುಂ (ಶೂ. ೨೦-೨೦). [+ ಮರಾ. ಫಾಳೀ] 

ಫಾಳು 'ಫಾಳ' ನೋ. 

ಫಾಳೆ "ಪಾಳ್ಕೆ' ನೋ. 

ಥಿಕೀರು, ಪಿಕೀರು (ನಾ). ೧. ಆಸ್ಥೆ; ಆಸಕ್ತಿ : ಶಿವರಾತ್ರೆಯ ಹಬ್ಬದ 
ದಿವಸ ಮಹದೇವಪುರದಲ್ಲಿ ಬಹಳ ಫಿಕೀರಿನಲ್ಲಿ ಖುಷಿಯಿಂದ ಹಬ್ಬ 
ಮಾಡುತ್ತಾ ಇರುತ್ತಾರೆ (ಉತೇಂಕ್ರ- 009). ಪಿಕೀರು : ೨. ಚಿಂತೆ ; 
ಕಾಳಜಿ : ಕೆಂಪ ಕೇರೀಲಿರೋದು ಅಕ್ಕಪಕ್ಕದ ಮನೆಯೋರ್ಗೆಲ್ಲಾ ತುಂಬಾ 
ಪಿಕೀರಾಗಿತ್ತು (6ನಾಲಿಂ- ೬೪); ಮಣಿ . . - ಏನಾಗಿ ಹೋಗಿದೆಯೋ 
ಅವರಿಗೆ ಎಂಬ ಪಕೀರಿನಿಂದ ಹೆಡ್‌ಮೇಷ್ಟರ ರೂಮಿನೊಳಕ್ಕೆ ಬಂದ 
(ಸ್ಪಾಮಿಸ್ನೇ. ೦೬೪). 
[+ ಅರ. ಫಿಕ್‌); ಹಿಂ. ಫಿಕಿರ್‌, ಥಿಕ್‌; ಮರಾ. ಫಿಕೀರ", ಫಿಕರ"] 


ಫಿತೂರಿ, ಪಿತೂರಿ (ನಾ). ಕುತಂತ್ರ; “ಒಳಸಂಚು; ಸಂಚು” 
(ಕಾನಕೋ. ೦೦)- ಪಿತೂರಿ: ನಿಜಸಂಸ್ಥಾನದೊಳಿರ್ಪ ಕುಹಕಿನಿಯೋಗಿ 
ಗಳೊಡರ್ಚಿದ ಪಿತೂರಿ[ತಾಕಾಂ. ಪಿತುಮೆ]ಯಿಂ ವಿಜಯಪುರವರ್ತಿ 


ಯೆನಿಸುವ ಮುಜಬರಖಾನು ತೆರಳ್ವೆ (ಕಳನ್ಮ. 6-೩4); ಇದು ಬಂಡವಾಳ 
ಗಾರರ ಪಿಶೂರಿ (ಅಶ್ನಾವ, ೦೭) ; ರಾಜಕಿಯಜಾಗೃತಿ ಎರಡು ರೂಪ 
ಗಳನ್ನು ತಾಳಿತಂ; ಒಂದು ಪಿತೂರಿಯುದು; ಇನ್ನೊಂದು ಸುಧಾರಣೆಯದು 
(ಕಾಕ್ಮಿಶಾ- ೦೩). 

ತೂರಿ ನಡೆ ಎ ಒಳಸಂಚು ಆಗು ; ತಂತ್ರಕ್ಕೆ ಎಡೆಯಾಗಿರು: 
ಹೈದರನು ತಕ್ಷಣವೇ ಅನುಮಾನಶಕ್ತಿಯಿಂದ ಪಿತೂರಿ ನಡೆದಿದೆಯೆಂದು 
ಗ್ರಹಿಸಿದನು (೩ಕಳ- 68). ಪಿತೂರಿ ನಡೆಸು. ಒಳಸಂಚನ್ನು ಹೂಡು ; 
ಸಂಚು ವಠಾಡು : ಇಬ್ಬರೂ ಸೇರಿ ಪಿತೂರಿ ನಡೆಸಿದರು (ಕೊಠೆಕೇ- 
೨೦೩); ನೇವೆಲ್ಲ ಕೂಡಿ ನನ್ನ ವಿರುದ್ಧ ಒಂದು ಪಿತೂರಿ ನಡೆಸಿದ್ದೀರಿ 
(€ರು೫. ೦೫೪). ಪಿತೂರಿ ಮಾಡು = ಪಿತೂರಿ ನಡೆಸಂ: ನಾನು ಎಷ್ಟೋ 
ಪಿತೂರಿ ಮುಡಿದೆ. ಆದರೆ ದುಃಖ ಮತ್ತು ಲಜ್ಜೆ ಹೊರತು ಮತ್ತೇನೂ 
ದೊರೆಯಲಿಲ್ಲ (ಮಲೆನಾ. ೦೦೨). ಪಿತೂರಿ ಹೂಡು - ಪಿತೂರಿ ನಡೆಸು: 
ಎರಡನೆಯ ಬಾಜಿರಾಯ . . . ಬ್ರಿಟೀಷರ ಮೇಲೆ ಬೀಳಲು ಒತೂರಿ 
ಹೂಡಿದನು (ಕಾರರ. 9೨೬). ಫಿತೂರಿಯಾಗು - ಒಳಸಂಚಿನಲ್ಲಿ ಭಾಗಿ 
ಯಾಗು : ನೀನು ಫಿತೂರಿಯಾಗಿಲ್ಲವೆಂಬುದನ್ನೂ ಕಾರ್ಯ ಮಾಡಿ 


ಫಿದವಿ 


ತೋರಿಸದಿದ್ದರೆ ನನ್ನ ವತನವನ್ನೇ 
(ಜಲ ಬ. ೨೬೩): 
[೬- ಅರ. ಫುತುರ್‌; ಹಿಂ. ಫಿತೂರ್‌; ಮರಾ. ಫಿತುರೀ, ಫಿತೂರ್‌) 

ಫಿದವಿ, ಫಿದಿವಿ. ಫಿದ್ವಿ (ನಾ). ೧. ಸೇವೆ; ಕೈಂಕರ್ಯ : ಗೌರ್ನರ್‌ 
ಪದವಿ ಮೇಲೆ, ಕಾರ್ಕೂನ್‌ ಫಿದವಿ ಕೀಳಿ ? ಎರಡೂ ಒಂದೆ ನನಗೆ 
(800. ೨೬-೩). ಫದಿವಿ: ೨. ಸೇವಕ; ಆಳು: (೪). ಥಿದ್ವಿ: ೨. 
(ರೈತ್‌ಗೆ. 1. sae), [+ ಅರ. ಹಿಂ. ಮರಾ. ಫಿದವೀ] 

ಫಿದಿವಿ 'ಫಿದವಿ' ನೋ. 

ಥಿದ್ವಿ "ಫಿದವಿ' ನೋ. 

ಫಿನಾಯಿಲ್‌ `ಫಿನೈಲ್‌' ನೋ. 

ಫಿನೈಲ್‌, ಫಿನಾಯಿಲ್‌ (ನಾ). ಕ್ರಿಮಿನಾಶಕವಾದ ಒಂದು ಔಷಧಿ 
ದ್ರವ ; ಕಾರ್ಬಾಲಿಕ್‌ ಆಮ್ಲ : ನೊಣಗಳ ವಿಷಯವೂ ಹೀಗೆಯೇ 
« * * ನಿತ್ಯವೂ ಫಿನೈಲ್‌ ಹಾಕಿ ನೆಲವನ್ನು ಸಾರಿಸುತಿದ್ದರೂ ಅವು ಎಲ್ಲೆಲ್ಲೂ 
ಕಾಣಿಸಿಕೊಳ್ಳುತ್ತವೆ (ನಂಟರು. ೪9). ಫಿನಾಯಿಲ್‌: ಮೊನ್ನೆ ಫಿನಾಯಲ* 
ಹಾಕಿದ ಬಕೆಟ್ಟಿನಲ್ಲಿ ಹುಳಿ ತಂದು ಬಡಿಸಿಬಿಟ್ಟರು ಪುಣ್ಯಾತ್ಮರು (ಅಗಸ್ಟ - ೭೩)- 

[+ ಇಂ. phenyl, Phenol] 

ಫಿರಂಗಿ, ಪರಂಗ, ಪರಂಗಿ, ಪಿರಂಗಿ, ಫರಂಗಿ (ನಾ). ೧. ಐರೋಪ್ಯ 
ಜನಾಂಗಕ್ಕೆ ಸೇರಿದವನು : ಕಾವಲುದಳದ ಸಿಪಾಯಿಗಳು 
ಫಿರಂಗಿಗಳ ಬಳಿಗೋಡಿದರು (ನಸೆಡೂ. ೦೨೬); ಫಿರಂಗಿಗಳನ್ನು ಹಿಂದುಸ್ತಾನ 
ದಿಂದ ಹೊರಗೆ ಅಟ್ಟುವುದನ್ನ್ನ ನೋಡುವುದೇ ನನ್ನ ತೀವ್ರ ಇಚ್ಛೆಯಾಗಿದೆ 
(ಕ್ರಂಂರ- ೫೭)” ವಿ: ತೋಫು್ರ ; ದೊಡ್ಡ ತುಬಾಕಿ : ಇಡಿಸಲೆ ನಿನ್ನ 
ಫಿರಂಗಿ ಬಾಯೊಳು (೦ಕ,ರಾ. ೩-೭೭); ವೆಟಲು ಬಾಣ ಫಿರಂಗಿ ಕೋವಿಯ 
ಭಟರು ಹೆರಿಗೆಯ ಬಲ್ಲಿನಲಿ ಸಂಘಟಿಸಿತಾಕ್ಷಣ (ಕರಂ. ೫8೦-೦೫); 
ಅವರನ್ನು ಫಿರಂಗೀಬಾಯಿಗೆ ಕಟ್ಟಿ ಸಂಹರಿಸುವಂತೆ ಹೇಳು (ಮುಡ್ರಾಮಂ- 
30; ಗುಂಡು ಹಾರಿಸಿದ ಫಿರಂಗಿಯಿಂದ ಹೊರಟಿದ್ದ ಕರಿನೀಲಿಯ ಹೊಗೆ 
ಬತೇರಿಯನ್ನು ತುಂಬಿತ್ತು (ಕೃತ್ಮಕೂ. ೨). ೩. ಮೇಹರೋಗ : 
'ಫಿರಂಗಿರೋಗ' ಪರಾ. ಪರಂಗ : ೧. ಸಮಸ್ತವೀರಪರಿವಾರಾ 
ಸಯವಾಗಿ ಗೋವಯ ಪರಂಗದ ಕಪಿತನ ಮೇಲೆ ದಂ[ಡು] »« ಟಯೆಲ್ಲೆನ 
x (೪3. 7. ೬6-೬; 0833); ಪರಂಗದವರ ರಾಜಕಾರ್ಯದಲಿ ನಂಮ 
ಅರಮನೆಯ ಬಾಗಿಲಲ್ಲಿ ನಿಂ[ನ ತಂವು] ಯೆಕಪ್ಪನಂಯಕನು ಯಿಅದು 
ಯಿ[ಅನಿಯಿಸಿಕೊಂಡು] ಬೀಳಲಾಗಿ (6%- 31, ೦೩-೪;` 1542) - ಪರಂಗಿ : 
೧. ಹೊಯ್ಸಳ ಕೊಂಗು ಸಿಂಧು ಪರಂಗಿ ಪಾಂಚಾಲಾದಿ 
ನೃಪರೇಳ್ತ೦ದರಳ್ತಿಯಲಿ (ಮರೇಶು- 9-08) ; ಕರೆಯವನಿಗೆ ಬಾಧಕ 
ರಾಗಿರುವ ಪರಂಗಿಗಳ ಬಲವನುಡುಗಿಸಿ (ಕಳನ್ನ. ೬-೭) ; ಪರಂಗಿಗಳಿಂದ 
ಬಂದ ಸೆಮ್ಮೇಳದ್ರವ್ಯಂಗಳಂ . . . ಉಳಿಯಲ್ವೇಳ್ಳು (ಮಹಾವಿ- ೧೦-೪೦): 


ಖಲಾಸಾ ಮಾಡಿಸಿ ಬಿಡುವೆನು 


೪. ಒಂದಂ ಬಗೆಯ ಮರ ಮತ್ತು ಅದರ ಹಣ್ಣು; 
ಪಪ್ಪಾಯಿ : «ಪರಂಗಿಗಿಡ' ಪರಾ. ೫. (ಕರಾ) ಪೈನಾಪಲ್‌ 
ಗಿಡ ; ಅನಾನಸು: 'ಪರಂಗಿಗಿಡ' ಪರಾ. ಹಷಿರಂಗಿ : ೨. 
ತರಕಸ ಶಾರ್ಜ ಪಿರಂಗಿ ಭಲ್ಲೆಯ ಬಿಟ್ಟಿ ಬಿಜುಗಣ್ಣು 
ಭೀಕರಾನನವು. . . , ಒಪ್ಪಲ್ಪಪ್ಪ ತುರುಕ ವಜೀರ (ಮರೇಫು- ೨೦-೭೬೦); 
ಪುರದ ಕೋಟೆಯ ಸುತ್ತಣ ಕೊತ್ತಳಗಳೊಳು ಮೆಜಿಕಿದುವು ಬಲು 


ಪಿರಂಗಿಗಳು (ಕಂನಂ- ೬-೦೭) : ಕೊತ್ತಲಗಳ ಮೇಲೆ ಯೆತ್ತಿ ಪಿರಂಗಿಯ 
ಹತ್ತು ದಿಕ್ಕಿನೊಳು ಹಾರಿಸಲು (ಸ9ಿಗಂಶ. ೨-೦೪). ಫರಂಗಿ : ೧. 
ಯಾವ ಫರಂಗಿ ಬಂದು ಹೇಳುತ್ತಾನೋ ಹೇಳಲಿ (ಶಿವ. ೪೬) ; ಇವನನ್ನು 
* « * ಘರಂಗಿಯವರು ಹಿಡಿದು ಗಲ್ಲಿಗೆ ಏರಿಸಿದಾಗ ತಾಲ್ಲೂಕು ತಾಲ್ಲೂಕೇ 
ಅಶ್ತಿತಂತೆ (ಶಠೆರಾ. 11, 689); ನಡುವೆ ಫಿರಂಗಿಗುಂಡು ಸುತ್ಮುತ್‌ 


೬೧೫೬ 


೪ 


18 


46 


ಫಿರ್ಕಾ 


ಫರಂಗಿ ದಂಡು (ನಾಶದ. ೦೩೨). 
[೯71ಇಂ- Frank./ ಹಿಂ. ಮರಾ. ಫಿರಂಗೀ. / ಸಂ. ಫಿರಂಗ] 
ಫಿರಂಗಿಉಬ್ಬೆ (ನಾ). ಫಿರಂಗಿರೋಗದಿಂದ ಬರುವ ಹುಣ್ಣು : 
ಫಿರಂಗಿಉಬ್ಬೆಗೆ .. . ತಂಳಕ ೧೦ ತೂಕ, ರಸಿ ೨ ತೂಕ, ಕಪ್ಪಲಿಸತ್ವ 
೧ ತೂಕ ನಿಂಬೇಹುಳಿಯಿಂದರೆದು ಮೂಸೆಯಲಿರಿಸಿ ಗುಳಿಗೆಯ ಮಾಡಿ 
ಮೂಸೆಯಲಿರಿಸ ಮೇಲೆ ಮರಳ ತುಂಬಿ ತುಸು ಪುಟಿಸಿಕೊಳ್ಳೆ ಹರವಹುದು 
(ಏಿವೈವಿ. ೦೮೨). [ಫಿರಂಗಿ + ಉಬ್ಬೆ? ] 
ಫಿರಂಗಿಚೆಕ್ಕೈ. ಪರಂಗಿಚೆಕ್ಕೆ (ನಾ). ಒಂದು ಬಗೆಯ ಔಷಧೀಸಸ್ಯ 
ಮತ್ತು ಅದರ ಬೇರು : ಫಿರಂಗಿ ಚಿಕ್ಕೆ ೧ ಸೇರು, ಇದಕ್ಕೆ ಕೊಡುವ 
ದ್ರವ್ಯ- ಹಿಪ್ಪಲಿ . . . ದೇವದಾರು, ಇವುಗಳು ಪತ್ರೆ ಗ ೨ ತೂಕವ 
ಚೂರ್ಣವ ಮಾಡಿ ತೆಗೆದುಕೊಳ್ಳುವುದು (ನಂ. ೩೪). ಪರಂಗಿಚೆಕ್ಕೆ : 
(ಮ್ಮಕಿಗಿ. ೬೦-೦೪೬೬); ಪರಂಗಿಚಿಕ್ಕೆಯ ಒಣಬೇರುಗಳಿಂದ ಸಾರ್ಸಪರಿಲ 
ಎಂಬ ವಸ್ತು ಸಿಕ್ಕುತ್ತದೆ (ಕವಿಕೋ- x. ೭೯೫) - 
[ದೇ.॥ ತಮಿ, ಪಜಜನ್ಥಿಚ್ಚಕ್ಕೈ ; ತೆಲು. ಪರಂಗಿಚೆಕ್ಕ] 
ಫಿರಂಗಿರೋಗ, ಪರಂಗಿರೋಗ (ನಾ). ಒಂದು ಬಗೆಯ ಮೇಹ 
ರೋಗ ; ಉಪದಂಶ ; ಪರಂಗಿ ಹುಣ್ಣಿನ ರೋಗ : ಉಪದಂಶ 
ಅಥವಾ ಫಿರಂಗಿರೋಗ (81881118) ದಲ್ಲಿ ತೀವ್ರವಾದ ಮನೋರೋಗ 
ಗಳುಂಟಾಗುವುವು (ಮನೋರೋ. ೨೪). ಪರಂಗಿರೋಗ : ಪರಂಗಿ 
ರೋಗವು ನಮ್ಮ ಇಂಡಿಯಾದೇಶದ ಹಲವು ಭಾಗಗಳಲ್ಲಿರುವ ಕುರುಡು 
ತನಕ್ಕೆ ಕಾರಣವಾಗಿರುತ್ತೈ (ಶಿಮ್ಮರ್ಕ. 008). [ಫಿರಂಗಿ ರೋಗ] 
ಫಿರಂಗಿಶೂಲೆ (ನಾ). ಥಿರಂಗಿಉಬ್ಬೆ : ಫಿರಂಗಿಶೂಲೆಯಾಗಿದ್ದ ಠಾವಿಗೆ 
ದಿನ ಒಂದಕ್ಕೆ ಮೂಜಿ ಬಾರಿ ತೊಡೆದು ಮಾಯಲು ೫ ದಿನದ 
ಮೇಲೆ ಕೀವು ಬರುವುದು (ವಿವ್ಮವಿ- ೬೪). [ರಂಗಿ 3. ಶೂಲೆ,] 
ಥಿರಂಗಿಹುಣ್ಣು, ಪರಂಗಿಹುಣ್ಣು (ನಾ). -ಫಿರಂಗಿಉಬ್ಬೆ : ಆ ತೈಲವಂ 
ಪಾವಡೆಗೆ ತೊಡೆದು ಹುಣ್ಣಿಗೆ ಹಾಕಲು ಎಂಥ ಫಿರಂಗಿಹುಣ್ಣು ಮಾಣ್ಣುಂ 
(05ಎ. ೬). ಪರಂಗಿಹುಣ್ಣು : ಉಪದಂಶವೆಂದರೂ . . . ಪರಂಗಿ 
ಹುಣ್ಣು ಎಂದರೂ ಎಲ್ಲಾ ಒಂದೇ ಜಾತಿ (ವೈರೃಸಾ. 31. ೦೬೭). 
[ಫಿರಂಗಿ 4 ಹುಣ್ಣು (ಆ ಪುಣ್‌)] 
ಫಿರಕ 'ಫಿರ್ಕಾ' ನೋ. 
ಫಿರತಿ. ಫಿರ್ತಿ (ನಾ). ಸಂಚಾರ ; ಪರ್ಯಟನ ; ಪ್ರವಾಸ: ಈ 
ಸಾರೆಯ ಫಿರತಿಯೆಲ್ತಿ . ರಾಮರಾಯನ ಜೊತೆಗೆ ಕಿಟ್ಟಿಗೆ ಹೋಗ 
ಬೇಕಾಗಿ ಬಂದಿತು. ಅವನೆ ಫಿರತಿಗಳು ಹೆಸರಾಗಿದ್ದವು (ಗಂಮಾಯಿ- ೦6೪); 
ಇವರು ವರ್ಷಕ್ಕೆ ಏಳು ತಿಂಗಳು ಫಿರತೀ ಮಾಡಲೇಬೇಕು (ಕಾರವ- ೬೩); 
ಇದ್ದೂರಾಗ ಹತ್ತು ರೂಪಾಯಿ ಕಡಿಮಿ ಸಂಬಳ ಸಿರ್ಕರೂ ಅಡ್ಡಿಯಿಲ್ಲ 
ಈ ಫಿರಶಿ ಕೆಲಸ ಸಿಗಬಾರದು (ಫೂಶಾಕ. ಇ೩)- ಫಿರ್ತಿ : ಆಗಾಗ ಫಿರ್ತಿಯ 
ಕೆಲಸವೂ ಬೀಳುವುದು (ಸಾವಿಉ- ೧೩೦) ; ಸಾಹೇಬರೊಂದಿಗೆ ಅವರು 
ಹಳ್ಳಿಯ ಮೇಲೆ ಫಿರ್ತಿಗೆ ಅದೇ ಹೋಗಿದ್ದರು (ಹೇಮಂತ. ೦೭೨). 
[೯- ಮರಾ. ಫಿರೆಶೀ] 
ಫಿರಿಕಟ್ಟು (ನಂ). ತಡೆ; ಬಂಧನ; ಬಂದೋಬಸ್ತು: ಅವನಿಗೆ ಜಾರಂದಾಯ 
ಭೂತ ಹಿಡಿದಿದೆ. . . ಆದಕ್ಕೆ ತಕ್ಕ ಫಿರಿಕಟ್ಟು ಮಾಡದಿದ್ದರೆ ಅದು 
ಎಲ್ಲರನ್ನೂ ರಕ್ತ ಕಾರಿಸಿ ಕೊಲ್ಲುವ ಮಹಾಭೂತ ! (ಶರಾಠ- ೦6೪). 
[*- ತುಳು. ಏಖರಿಕಟ್ಟೆ) 
ಫಿರಿಯಾದಿ “ಫಿರ್ಯಾದಂ * ನೋ. 
ಫರಿಯಾದು " ಪಿರ್ಯಾದು? ಮೋ. 
ಫಿರ್ಕಾ, ಫಿರಕ, ಪಿರ್ಯಾ (ನಾ). ಶಾನುಭೋಗನ ಅಧಿಕಾರಕ್ಕೆ 
ಒಳಪಟ್ಟ ಹೋಬಳಿಯ ಒಂದಂ ವಿಭಾಗ : ಸಿಲೆದಾರಿ ಫಿರ್ಕಾದಲ್ಲಿ 


ರ್ಯಾ 


೨೮.೦೦೦ ಕುದುರೆಗಳಿದ್ದವು (ಕುಕಾಕಂ- 11. ೦೬); ಎರಡು ಅಥವಾ ಹೆಚ್ಚು 
ಗ್ರಾಮಗಳನ್ನು ಅಥವಾ ಅವುಗಳ ಭಾಗಗಳನ್ನು ಒಂದು ಫಿರ್ಕಾವಾಗಿ 
ಏರ್ಪಡಿಸಬಹುದು (ಗ್ರಾನತಿಕ. 6೬) ; ಅವರ ಫಿರ್ಕಾದಲ್ಲಿ ಕಂದಾಯ 
ಯಾವಾಗಲೂ ಬಾಕಿಯಾದುದೇ ಇಲ್ಲ (ಕತಕ. ೨೧). ಫಿರಕ : (9)- 
ಫಿರ್ಬಾ : ಒಂದೊಂದು ಫಿರ್ಯಾದಲ್ಲಿ ಶಾಲ್ಲೂಕು ಅಮಲ್ಹಾರರುಗಳು 
. « ೬ ಗತ್ರಿಮನೌಕರರಿಗೆ ರಜಾ ಮಂಜೂರ್ಮಾಡಲು ಅಧಿಕಾರ ಹೊಂದಿರು 
ವರು (ಗ್ರಾರಾಳ. ೭). [*- ಅರ, ಹಿಂ. ಫಿರಕಾ] 

ಫಿರ್ಯಾ 'ಫಿರ್ಕಾ' ನೋ. 

ಥಿರ್ತಿ "ಫಿರತಿ' ನೋ. 

ಫಿರ್ಯಾದಿ "ಭಿರ್ಯಾದಂ ' ನೋ. 

ಫಿರ್ಯಾದು, ಪಿರಿಯಾದಿ, ಫಿರಿಯಕಾದಿ, ಫಿರಿಯಾದಂ, ಫಿರ್ಯಾದಿ 
(ನಾ). ೧. ತಮಗಿರುವ ತೊಂದರೆಯನ್ನು ತಿಳಿಸಿ ಪರಿಹಾರಕ್ಕಾಗಿ 


ಮಾಡುವ ವಿನಂತಿ; ನ್ಮಾಯಸಂಪಾದನೆಗಾಗಿ ಸಲ್ಲಿಸುವ 
ಅಹವಾಲು : ಈ ಕೋರ್ಟಿನ ಹಕೀಮರಲ್ಲಿ ಒಬ್ಬರ ತರುವಾಯ 


ಮತ್ತೊಬ್ಬರು ಅಧಿಕಾರ ವಹಿಸಿ ಹದಿನೈದು ದಿನ ಫಿರ್ಯಾದುಗಳನ್ನು 
ದಾಖಲ್ಮಾಡಿಕೊಂಡು ಆಮೇಲೆ ಹದಿನೈದು ದಿನ ಅವುಗಳ ವಿಚಾರಣೆ 
ನಡೆಸುತ್ತಿದ್ದರು (ಮಹಾತಂ- 11. ೪೭) ; ಡೆಪ್ಕೂಟಿಕಮಿಷನರವರು , , . 
ತಮ್ಮಲ್ಲಿಗೆ ಫಿರ್ಯಾದು ಬಂದು ವಿಚಾರಣೆ ನಡೆಸಿಯಾಗಲಿ, ಫಿರ್ಯಾದಿಲ್ಲದೆ 
ತಾವಾಗಿಯೇ ಆಗಲಿ ಜುರ್ಮಾನೆ ಹಾಕಬಹುದು (ಗ್ರಾಶಾಕ, 66). ವ. 


ದೂರು : ರಭಾನ್ಸಿಯ ರಾಜ್ಯದ ಮೇಲೆ ಅನೇಕ ಸಾಹುಕಾರರ ಅರ್ಜಿ, 
ಫಿರ್ಯಾದುಗಳು ಹೆಚ್ಚಿದವು (ಯರ. ೩) ;: ಯಾವ ಕೋರ್ಟಿಗೆ 
ಹೋಗಿ ಫಿರ್ಯಾದು ಮಾಡುವುದು ? (ಮೂರಾವ. oro). 


ಪಿರಿಯಾದಿ : ೩. ದೂರಂ ಕೊಟ್ಟವನು ; ಆಪಾದನೆ ಮಾಡಿ ಅಹ 
ವಾಲು ಸಲ್ಲಿಸಿದವನು ; ವಾದಿ; ಈ ಎವರವನ್ನು ಟೀಪುಸುಲ್ತಾನರಿಗೆ 
ಪಿರಿಯಾದಿಯಾಗಿ ಜಾಹೀರು ಮಾಡಿದರಿಂದ (ರಾಶೇಂಕ್ರ- ೩€)- ಫಿರಿಯಾದಿ; 
೨. ಆಳುಗಳು ಪೋಲೀಸ್‌ ಸ್ಟೇಷನ್ನಿಗೆ ಫಿರಿಯಾದಿ ಕೊಟ್ಟರು (ಗಂಗಾಳ. ೩೪). 
ಫಿರಿಯಾದು : ೧. ಕುಹಕಿಗಳ್‌ ರಚಿಸಿದ ಫಿರಿ ಯಾದಿನಿಂ ನಿತ್ತರಿಸಲಮ್ಮದೆ 
ಸ್ಮಳದಿಂ ಮುನ್ನಮೆ ತೊಲಗಿ ಪೋಗಿ (ಕೆಳನ್ಮ. 6-೪೩) : ಅಮಾಲ ಶಿರಸ್ತೆಃ 
ದಾರರು ಹೋಗಿ ಜನರ ಫಿರಿಯಾದನ್ನು ಎಚಾರಣೆ ಮಾಡಿ ಬಂದೋಬಸ್ತು 
ಮಾಡಿಸಬೇಕು (ಮಠಾನಂ. 21, ೬೩. ಫಿರ್ಯಾದಿ: ೧. ನ್ಯಾಯಾಧೀಶರ ಸಭೆ 
ಯಲ್ಲಿ ಫಿರ್ಯಾದಿಯನ್ನು ಮಾಡಿದರು (ಕೃ೬ಶ್ರ. ೨೦); ಅವರು. . . ನನ್ನಿಂದ 
ಫಿರ್ಯಾದಿ ಬರೆಯಿಸಿದರು (ಎಡಹೆ. ೬೩) : ನಾಳೆ ದರ್ಬಾರದಲ್ಲಿ ಫಿರ್ಯಾದಿ 
ಯನ್ನು ಕೊಡು (ನುಂರಾಳಿ. 090). ೨. ನನ್ನ ಮೇಲಿನ ಫಿರ್ಯಾದಿಗಳನ್ನು 
ಕೇಳಿ ಕೇಳಿ ಬೇಸತ್ತನು (ಮೀ. ತ). ಡಿ. ಫಿರ್ಯಾದಿಯ ವಕೀಲನಿಗೆ 
ಮೈ ಉರಿಯಿತು (ಕಮುಕ. ೦೬೭) ; ಅದಕ್ಕೆ ನಾನೇ ಪ್ರಮುಖ ಫಿರ್ಯಾದಿ 
ಆಗಿದ್ದೆ (ಅಕನಾ. ೨) ; ಫಿರ್ಯಾದಿ, ಅಪರಾಧಿಗಳಿಬ್ಬರೂ ತಮ್ಮ ತಮ್ಮ ಪರ 
ವಾಗಿ ವಾದಿಸುವವರನ್ನು ನೇಮಿಸಿಕೊಳ್ಳುವ ಅಧಿಕಾರವಿತ್ತು (ಹುಟ್ಮಹ- ೦೬). 
ಫಿರ್ಯಾದಿ ಹೋಗು ಇ ನ್ಯಾಯಾಲಯಕ್ಕೆ ಅಹವಾಲಂ ಸಲ್ಲಿಸು ; 
ಅವನು ನ್ಯಾಯಾಧೀಶನ ಬಳಿಗೆ ಫಿರ್ಯಾದಿ ಹೋದನು (ಮೂಂಂಂಂ, 90೭) - 
[+ ಅರ. ಪಾರ, ಫರ್ಯಾದ*, ಫರಿಯಾದ್‌ ; ಹಿಂ. ಫರಿಯಾದ*, 
ಹಿರಿಯಾದ* ; ಮರಾ. ಫಿರ್ಯಾದ್‌ ] 
ಕಿರ್ಯಾದುಕಭೇರಿ (ನಾ). ಮೈಸೂರಿನ ಅರಸರು ಏರ್ಪಡಿಸಿದ 
ಅಠಾರಾ ಕಚೇರಿಗಳಲ್ಲಿ ಒಂದಂ; ತಕರಾರುಗಳು, ಅಹವಾಲುಗಳನ್ನು 
ವಿಚಾರಣೆ ಮಾಡುವ ಕಚೇರಿ: ಕಚೇರಿಗಳು ೧. ದಿವಾನ್‌ಕಚೆರಿ. .. 
೧೮. ಫಿರ್ಯಾದುಕಛೇರಿ (ಮಹಾವಂ. 11. ೩೪). 
[ಫಿರ್ಯಾದು 4 ಕಛೇರಿ (-ಆಕಚೇರಿ)] 


೬೧೫೭ 


15 


ಫುಟ್‌ಲಾಯರು 


ಫಿರ್ಯಾದುದಾರ (ನಾ). - ಫಿರ್ಯಾದು ೩ ; ಫಿರ್ಯಾದುದಾರರು 
ಮತ್ತು ಸೆಷನ್ಸ್‌ ನ್ಯಾಯಾಧೀಶರೇ ನಡೆಸಬೇಕಾದ ಕೇಸುಗಳಲ್ಲಿ, ದಾವಾದ 


ಬಗ್ಗೆ . ಆರೋಪ ಹೊರಿಸಬಹುದು (ಳಂಕೋ- 1, ೮೬6). 
[ಫಿರ್ಯಾದು 4+ - _ ದಾರ್ಮ) 
5 |ಫಿಲಂ (ನಾ). ೧. ಭಾವಚಿತ್ರ ಅಥವಾ ಚಲನಚಿತ್ರ ಗಳನ್ನು 


ಮೂಡಿಸುವುದಕ್ಕಾಗಿ ಉಪಯೋಗಿಸಂವ ಸೆಲ್ಮುಲೈಡಿನ ಸುರುಳಿ. 
೨. ಚಲನಚಿತ್ರ; ಸಿನಿಮಾ: ಇದನ್ನು 'ಫಿಲಂ' ತೆಗೆಯಬೇಕು 
(ಹನ್ಮೊಂದ. ೫ ಫನ್ಮ-ನಿಮ್ಮ' ನಿತು): [ ಎ ಇಂ. Film) 
ಫೀ.ಫೀಜು. ಫೀಸಂ (ನಾ). ಶುಲ್ಕ: ಆ ಬದುಕಿಗೆ ಬಿದ್ದಿರುವ ಫೀಗೆ 
ಬಡ್ಡಿ ತಕ್ಕೊಳ್ಳೆಲಾಗದು (ಮುಂಂಂಪ್ಯಾ. ೨೨ ಶ್ರಪ್ತಿವು) ; ವಕೀಲರ ಫೀ 
ಕೊಡಬೇಕಲ್ಲ ಜಿನ್ನೆಪ್ಪ ? (ಗ್ರಾಮಾಯ. ೨6೩). ಫೀಜು: ಉಳಿದ 
ಒಂದು ಪಾಲು ಕಕ್ಷಿಗಾರರ ಕಡೆಯ ವಕೀಲರಿಗೆ ಫೀಜಾಗಿ ಸಲ್ಲುತ್ತಿತ್ತು 
(ನುಶಾನಂ. 11. 98) ; ಹೈಸ್ಕೂಲಿನಲ್ಲಿ ಓದುತ್ತಿದ್ದ ಇಬ್ಬರಿಗೆ ಅರ್ಧ ಫೀಜು 
ಕಟ್ಟಬೇಕಾಗಿತ್ತು (ಮಹಾಗ- ೩೩). ಫೀಸು ; ಈಗ ನಾನು ನಿಮಗೆಷ್ಟು 
ಸು ಕೊಡಬೇಕಾಗಿದೆ ? (ಫೃಕರು. 308). ಓ 'ಫೀಜು', " ಫೀಸು 
ಎಂಬ ರೂಪಗಳು ಇಂಗ್ಲಿಷಿನ "ಫೀ' ಎಂಬುದರ ಬಹುವಚನ 
ರೂಪಗಳು. [+ 10. ree] 
ಫೀಜು 'ಫೀ' ಮೋ. 
ಫೀನಿಕ್ಸ್‌ (ನಾ). ೧. ಐದಾರು ಶತವಣನಗಳ ಕಾಲ ಅರೇಬಿಯಾ 
ಮರಳುಗಾಡಿನಲ್ಲಿ ಜೀವಿಸಿದ್ದು. ಬಳಿಕ ತಾನೇ ಬೆಂಕಿಯಲ್ಲಿ ಸುಟ್ಟು 
ಕೊಂಡು ಮತ್ತೆ ಹೊಸ ಹುರುಪಿನೊಂದಿಗೆ ಅದೇ ಬೂದಿಯಿಂದ 
ಹೊರಬಂದು ಬಹುಕಾಲ ಬದುಕುವುದೆಂದು ನಂಬಲಾದ ಒಂದು 
ಬಗೆಯ ಪಕ್ಷಿ: ಮುಕ್ಕಿ ಮೊಗೆಯುವೆ ಕಾಲ . . . ಉಗ್ರವ್ಯಾಫ್ರುನ 
ಹರಿತಹಲ್ಲು ಕಿತ್ತೆಸೆವೆ. ಪುರಾತನ ಪಕ್ಷಿ ಫೀನಿಕ್ಸ್‌ ತನ್ನ ರಕ್ತದ ಬೂದಿ 
(ನಂತು. 60-)- ೨. ಒಂದು ನಕ್ಷತ್ರರಾಶಿ : ಚಕೋರವು ಪಾಶ್ವಾತ್ಮರ 
ಫೀನಿಕ್ಸ್‌ (ನಕ್ಷತ್ರ. ೨೦). 
ಫೀಸು 'ಫೀ' ನೋ. 
ಫುಕ್ಕಟೆ 'ಪ್ರಕ್ಕಟೆ' ನೋ. 
ಫುಗಡಿ, ಪುಗಡಿ. ಪುಗುಡಿ (ನಾ). ಪರಸ್ಪರ ಕೈಗಳನ್ನು ಭದ್ರವಾಗಿ 
ಹಿಡಿದು. ನಿಂತಲ್ಲೇ ಗಿರ್ರನೆ ತಿರುಗುವ ಒಂದು ಬಗೆಯ ಆಟ; 
ಅಪ್ಪಾಲೆ ತಿಪ್ಪಾಲೆ ; ಬಗಟ್ಟಬುಗುರಿ (ಉಕ) : ಇಬ್ಬರೂ ಎದ್ದು 
ನಿಂತು ಚಿಕ್ಕಮಕ್ಕಳು ಫುಗಡಿಯಾಡುತ್ತಾರಲ್ಲ - ಆ ಠೀವಿಯಲ್ಲಿ ಕೈಯಲ್ಲಿ 
ಕೈಯಿಕ್ಕಿ ರಿಂಗಣಗುಣಿತ ಹಾಕತೊಡಗಿದರು (ಗೀತುಗೆ: ೧೩) ; ಫುಗಡಿಯಾಟ 
ನಡೆದಿತ್ತು (ಶಾತ6- 60)- ಪುಗಡಿ : ನಾನೊಮ್ಮೆ ಪುಗಡಿ ಆಡುತ್ತಿದ್ದೆ -_ 
ಗೋಯ ಕೂಡ (ಕಠಕೆ. ೯೬) : ನಾಳೆ ತಿಳಿಯುವುದು ಬೆಳಗಾದರೆ, ಗಂಡ 
ಬಂದು ಪುಗಡೀ ಆಡಿಸುವಾಗ ತಲೆ ಹೇಗೆ ತಿರಗುವದೆಂಬದು (ಕಠಕೆ- ೯೭). 
ಪುಗುಡಿ : “ರಾಸಕ್ರೀಡಾ - ಪುಗುಡಿ” (ಕಾಕಕ್ಕ. ೦೨೦); `ಪುಗುಡಿ - 
ಮಕ್ಕಳ ಆಟ, ಹೆಣ್ಣು ಮಕ್ಕಳ ದುಂಡಾಟ” (ಶಾನಕೋ.- ೧೬)- 
ಫುಗಡಿ ಹಾಕು ಇ ಅಪ್ಪಾಲೆ ತಿಪ್ಪಾಲೆ ಆಡು : ಪಗಡೆಕಾಯಿ 
ಕುಚಬಾಲೇರೇ ಫುಗಡಿ ಹಾಕೀರೆನ್ನ ಮುಂದೆ ತೆಗೆದುಕೊಡುವೆ ವಸ್ತ್ರವ 
`ನಿಮಗೆ (ಕವಳ, ೦೦9-೯) - [*- ಮರಾ. ಫುಗಡೀ] 
ಪಫುಟ್‌ಲಾಯರಿ "ಫೂಟ್‌ಲಾಯರಿ' ನೋ. 
ಫುಟ್‌ಲಾಯರು, ಪೂಟುಲಾಯುರು (ನಾ). ಕಾನೂನಿನ ಪ್ರಶಸ್ತಿ 
ಪತ್ರ ಅಥವಾ ಸನದನ್ನು ಪಡೆಯದೆ ಹಳ್ಳಿಗಳಲ್ಲಿ ಒಬ್ಬ ವಕೀಲನ 
45 ಪರವಾಗಿ ವಕೀಲಿವೃತ್ತಿಯನ್ನು ನಡೆಸಿ ಲಾಯರ ಬಳಿಗೆ ಕಕ್ಷಿಗಳನ್ನ್ನ 
ಒದಗಿಸುವವನು : ಹೆಸರಾಂತ ಫುಟ್‌ಲಾಯರು ಚಿಂತಾಮಣಿಯವರ 


[+ ಇಂ. Phoenix] 


ಫಟಾಫಟಿ 


ಕುವರಿ ಕೇವಲ ನಾಟಕದ ನರಸಿಂಹನ ಕೈಹಿಡಿಯುವುದುಂಟೇ ? (ಮಾರುರೆ: 
೩). ಪೂಟುಲಾಯರು : ಅವನೊಬ್ಬ ಪೂಟುಲಾಯರು (ರೊಂ). 
[-5ಫೂಟ್ಮು + ಲಾಯರು] 

ಫುಟಾಫುಟಿ (ನಾ. ೧. ಚೂರುಚೂರು ; ತುಂಡುತಂಂಡು. 
೨. ಅಸ್ತವ್ಯಸ್ತ ; ಚೆಲ್ಲಾಪಿಲ್ಲಿ: ಈ ಫರಜುಲ್ಲಾಖಾನನ ದಂಡು 
ಯಾವತ್ತೂ ಮುರಿದು ಫುಟಾಫುಟಿ ಆದ ವರ್ತಮಾನ ನವಾಬಹೈದರಲ್ಲಿ 
ಖಾನರು ಕೇಳಿ (ರಾಕೇಂದ್ರ- ೨೦)- [೯-ಮರಾ. ಫುಟಾಫೂಟ) 

ಫುಪ್ಪುಸ, ಪ್ರಪ್ಪುಸ (ನಾ)- ಶ್ವಾಸಕೋಶ : ಈ ವಿಷಪದಾರ್ಥಗಳು . . 
ಶ್ವಾಸದ ಮಾರ್ಗದಿಂದ ನಮ್ಮ ಫುಪ್ಪುಸಗಳಲ್ಲಿ ಸೇರಿ ಅಪಕಾರ ಮಾಡುತ್ತವೆ 
(ಮುಂಐಯು- 8-೦೫೦) ; ಆ ನರುಗಂಪನ್ಮು ಎರಡು ವರ್ಷಗಳ ವರೆಗೆ ತನ್ನ 
ಫ್ರಪ್ಪುಸಗಳಲ್ಲಿ ಕಾದಿಡಲು ಪ್ರಮಾಲೆ: ಹವಣಿಸಿದಳು (ಸರಕೇ: ೫೩0) ; 
ಹೃದಯ, ಫಪ್ಪುಸ ತಮ್ಮ ಕಾರ್ಯವನ್ನು ರಕ್ತದ ಬೆಂಬಲದಿಂದ ಸಾಗಿಸು 
ತ್ತಿರುವುವು (8600- ೬೨). ಪುಪ್ಪುಸ: ಪುಪ್ಪುಸದಲ್ಲಿ ನೋವಿದೆಯೇ? 
(ದೇರಾಸ: ೦೨೫) ; ರಮಾಬಾಯಿಗೆ . . . ಪುಪ್ಪಸವಿಕಾರದ ಬಾಧೆಯಾಗಿತ್ತು 
(ಶ್ರೀರಂಗ, ೩0): ಈ ಬಲಪುಪ್ಪುಸದ ಆಪರೇಶನ್ನು ಆದ ನಂತರ ಆತ 
ಸಂಕಟದಿಂದ ಪಾರಾದ (ಮುಕ್ತಿ. ೯)- [ಆ ಸಂ. ಪ್ರಪ್ಪುಸ) 

ಫರೋಕ್ತು 'ಪುರೋಖ್ರ' ನೋ. 

ಫುಲ್ಲರ (ನಾ). ಒಂದಂ ಬಗೆಯ ಜೋಳ : ಭಗವಂತಫುಲ್ಲರ, 
ಪಟ್ಟಣಸಾಳಿ, ಗೌರೀಕುಲ. ಬಸವನ ಪಾದ, ಫುಲ್ಲರ ೬ ೬ ೬ ಕೊಡಮೂಕನ 
ಜೋಳ ಈ ಯೆಂಟು ಜಾತಿಗಳನ್ನು ಮುಖ್ಯ ಪೈರುಗಳಾಗಿ, ಇಲ್ಲವೇ ಬೇರೆ 
ವಖಂಗಾರೀ ಹಿಂಗಾರೀ ಜಾತಿಗಳ ಪೈರಿನಲ್ಲಿ ನಡುನಡುವೆ ಹಲಕೆಲವು ಸಾಲು 
ಗಳಾಗಿ ಬಿತ್ತುವರು (ಳರಠಾಗೆ. ೨೭೦)- [21 

ಫುಲ್ಲ (ಗು). ೧. ಅರಳಿದ ; ವಿಕಸಿತವಾದ ; “ಫಘುಲ್ಲಮುದ್ಧಮನಂ 
ಎಜೃಂಭಿತಂ” (ಮಂಗರಾ- ೧೨೦-೩) : ತಿಳಿಗೊಳನಂ ಫುಲ್ಲಪಂಕೇಜಮಂ 
ನಿರ್ಮಳತಾರಾಧೀಶನಂ ಪೋಲ್ತೆಸೆಯೆ೨ ನಗೆಮೊಗಂ ಕಾಂತೆ ಕಣ್ಣೊಬ್ಪಿ 
ತೋರ್ಕುಂ (ಅಕಫು: 0-90) : ವಿಹಿನಸುಂದರಚ್ಛಿ ತ್ರಮಾಸದ ಫುಲ್ಲಪುಷ್ಪ 
ಮಯ ಕಿಂಶುಕವೊ (ಶ್ರೀರಾವಹಿ- ೩೦೩-೪೯). ೨. ಹೂವು ಬಿಟ್ಟಿರಂವ ; 
ಹೂವುಗಳಿಂದ ತುಂಬಿದ. ೩. (ಕಣ್ಣುಗಳಂತೆ) ಅಗಲವಾಗಿ 
ತೆರೆದ. - ಹಿಗ್ಗಲಿಸಿದ. (ನಾ). ೪. ಹೂವು; ಪುಷ್ಪ: 
"ಫುಲ್ಲಶರ' ಪರಾ. ೫. [ನಾಟ್ಯ] ಕಪೋಲದ ಆರು 
ಒಂದು ; £ ಕೆನ್ನೆಗಳನ್ನು ಸಂತೋಷದಿಂದ ಅರಳಿಸುವುದು. 
ಸಂತೋಷದಲ್ಲಿ ಇದನ್ನು ವಿನಿಯೋಗಿಸಬೇಕು” (ರಾಸ್ಮರಂ. ಗರ್ಮಾಮವಾದ 
೨೭೬): ನುತಿವಡೆದ ಕುಂಚಿತಂ ಕಂಪಿತಮೊಪ್ಪು ವ ಪೂರ್ಣಮೆಸೆವ ಕಾಮಂಘ್ರಲ್ಲಂ 
ಸತಿ ಕೇಳ್‌ ಸವಂಮಿಂತಾಜುಂ ಮತದಿಂ ರಂಜಿಪುದು ಗಲ್ಲವುಂಬುಜವದನೇ 
(ಉಸ್ಕರಂ. a). [ಸಂ.] 

ಫುಲ್ಲಂಬು (ನಾ). ಹೂವಿನ ಬಾಣ: ಮುಲ್ಲಿಗೆಗೋಲ್ಗಳೊ 
ಮಿಂಟೆಯೊ ಪೇಳು 


ಮರದ 

ಘಲ್ಲಂಬೆೊ ಲೋಹದಂಬುಗಳೊ (ಭರಕ. 3೦-೩೫). 
[ಫಲ 4+ ಅಂಬ್ಯು) 

ಫುಲ್ಲಕ (ನಾ). ಹುಳು; ಕ್ರಿಮಿ: “ಕೃವಿಃ, ಕ:ಟಃ, ನೀಲಂಗು;, 
ಘುಲಕಃ_ ಈ ೪ ಪು (ಹು)ಟಿ” (ಹರಾಯು. ೧೦೫-೦೪) ; “ನೀಲಂಗು 
ಫ್ರಲ್ಲಕಂ ಕ್ರಿಮಿ ಕೀಟಮಚ್ಚಪುಬುವಕ್ಕುಂ” (ಮಂಗಂಾ - ೧೦೭-೩). [ಸಂ.] 

ಫುಲ್ಲನೇತ್ರ (ನಾ). (ಕಮಲದ) ಹೂವಿನಂತೆ ಕಣ್ಣುಗಳುಳ್ಳವನು ; 


ವಿಷ್ಣು: ಘಲ್ಲನೇತ್ರ ನೊಳರ್ಕನೊಳು ಶಶಿಯೊಳಾತ್ಮನೂಳು . .. ಸರೋಜ 
ದೋ? ಪರಿವರ್ತಿಸಿರ್ಕುಂ ಹಂಸಾಭಿಧಾನಂ (ಮುಂಗರಾ- ೦೪6-೪೦). [ಸಂ.] 
ಫುಲ್ಲಶರ (ನಾ). ೧. ಹೂವಿನ ಬಾಣ ; ಮನ್ಮಥಬಂಣ : ಫುಲ್ಪಶರಂ 


ಬಸಂತದ ಪುಗಿಲ್‌ ನೆಟಕಿದಿಂಗಳ ತಣ್ಬಿಸಿಲ್‌ , , . ಎಂಬಿನಂ 


ರ್ಚ್ಪ್ಸ್ಮ 
ಬಲ್ಲವರಂ 


ಭೇದಗಳಲ್ಲಿ|. 


೬೧೫೮ 


20 


ಫೂಟ್ಕು 


ಮನಂಗೊಳಿಸುಗುಂ ಕೃತಿ (ಮುಂ. ೦-೪). ೨. ಹೂವಿನ ಬಾಣ 
ಗಳುಳ ವನು ; ಮನ್ಮಥ : ಫುಲಶರಂಗಿಸುವೆಡೆಗಿವೆ ನಲ್ಲಂಬುಗಳ (6ರಕ್ಯ. 
0೧-000) ; ಫುಲ್ಲಶರನೆಸಕಮಂಂ ಹೃದಯೋಲ್ಲಾಸಮುಮಿಂದ್ರಿೀಯಂಗಳಿ 


ಚಯ ಸವಿಯಂಂ ಸಲ್ಲದೊಡಂ . . . ಅಸಾರಮಾ ಸಂಸಾರಂ (ಲೀಲಾ: 


೪-೩). [ಸಂ.7 
ಫುಲ್ಲಹೇತಿ (ನಾ). ಫುಲ್ಲಶರ ವಿ: ಫುಲಹೇತಿಯ ಭಲ್ಲೆಹಕೆ ಕಡು 
ನೊಂದೆ ನನ್ನಯ ನಲ್ಲನಾಗಿಯೆ ಮನ್ಮನೋರಥವೀಯಬೇಕು (4ರಿರಾ.. 


3-0೬). [ಸಂ.] 

ಫುಲ್ಲಾಬ್ಬಪುತ್ರ (ನಾ). ಅರಳಿದ ತಾವರೆಯಲ್ಲಿ ಹುಟ್ಟಿದವನು ; 
ಬ್ರಹ್ಮ : ಆ ಶಾರಕಂ . . . ಉಗ್ರತಪವಂ ಮಾಡಲಾತಂಗೆ ಫುಲ್ಲಾಬ್ಜ 
ಪುತ್ರನಿಂ ವರವ ಕೊಡಿಸಲ್ಪಂದು ನೆಲಸಿದಂ ಸರ್ವೇಶ್ವರಂ (ಶೀಕ್ಶಫು- 
4೨೨೦-೪೩). [ಸಂ,] 


ಫುಲ್ಲೈಸು (ಕ್ರಿ). ಅರಳು ; ವಿಕಾಸವಾಗು : ಫಲ್ಲೆ ನೆ ಸರಸಸುಮನ।॥ 
ಪಛವಸಂಗದೆ ಪೊದಲ್ಲು ಪೊಂಗುವನಿತಜಕೊಳ್‌ ಮಲ್ಲೀದಲ್ಲಿಮತಲ್ಲಿಗಿದೆಲ್ಲಿಯ 
ಕಡುವೆಂಕಿ ಸೋಂಕಿ ಕೂಂಕುವುದಕಟಾ (ಕಂ. ೬-೦೩6). 

(ಫಲ + “ಎ - ಇಸ್ಕು) 

ಫುಲ್ಲೋತ್ಪಲ (ನಾ). ಅರಳಿದ ಕಮಲ ; ಫುಲ್ಲೋತ್ಸಲಭಾವನೆಯಿಂ 
ನಿಲ್ಲದೆ ಕೆಯ್ಯೊಳ್ಳುದೆಂದು ಸಾಂಖ್ಯಂ ಮೂಟುಂ  ಕಲ್ಲಿಂದಿಡುತುಂ 
ಗೌರೀವಲ್ಲಭನಂ ನಚ್ಚಿ ಮಚ್ಚಿ ಪೂಜಿಸುತಿರ್ದಂ 

[ಸಂ.] 

ಫುಸಲತ್ತು “ಪುಸಲತ್ತು' ನೋ. 

ಫೂಟ್‌ಲಾಯರಿ, ಪೂಟಲಾಯರಿ. ಘಟ್‌ಲಾಯರಿ. ಫೂಟಲಾಯರಿ 
(ನಾ). ೧. ಫೂಟ್‌ಲಾಯರನ ವೃತ್ತಿ. _-ಕಾರ್ಯ : ಲಾ ಪಾಯಿಂಟು 
ಗಳನ್ನೆಲ್ಲಾ ಅಖ್ಬಷ್ಟು ತಿಳಿದಿದ್ದ ಚನ್ನ ಫೂಟ್‌ಲಾಯರಿ ಕೆಲಸ ವನಾಡಿದ 
(ತನ್ನೂರು. ೨೦೫. ಪೂಟಲಾಯರಿ : ೨. = ಫು್ರಟ್‌ಲಾಯರು: 
ಹಳ್ಳಿಯಲ್ಲಿ ಹೀಗಾದರೆ ಪೂಟಲಾಯರಿಯು ಮುಂದೆ ಬಂದು (ಅನಿಮಾ. 69). 
ಫುಟ್‌ಲಾಯರಿ : ೨. ಇವನು ಕೊಂಡಾಪುರದ ಶಾಂತವೀರಯ್ಯ, 
ಘಟ"ಲಾಯರಿಯ ಹಾಗೆ ಏನಾದರೂ ಇವನ ತಲೆಯಲ್ಲಿ ಇದ್ದೇ ಇರುತ್ತೆ 
ವಿಚಾರಗಳು (ಮಕಳ. 3೫). ಫೂಟಲಾಯದರಿ : ೧. ಫೂಟಲಾಯರಿಯಲ್ಲಿ 
ಸೆಂಪಾದಿಸುತ್ತಿದ್ದುದಂ (ಕಾಮಿಕಾಂ- 4). [-ಆಘಫುರ್ಟಲಂಾಯರು] 

ಫೂಟಕೂಲ್‌ಪತ್ರಕ (ನಾ). ಒಂದೇ ಸರ್ವೆನಂಬರಿನಲ್ಲಿ ಎರಡು ಅಥವಾ 
ಅದಕ್ಕೂ ಹೆಚ್ಚು ಸಾಗುವಳಿದಾರರನ್ನು ನಮೂದಿಸಿದಾಗ. ಪ್ರತಿ 
ಯೊಬ್ಬರ ವಶದಲ್ಲಿರುವ ಭೂಮಿಯ ಕ್ಷೇತ್ರ, ಕಂದಾಯ 
ಮೊದಲಾದುವುಗಳನ್ನು ತಿಳಿಸಂವ ಕಾಗದ: (ಕೃಷ್‌ಗೆ. 11, ೩೩೯)- 

[ ಫೂಟಕೂಲ್ಕ್‌ (p «೨ ಇಂ, Protocol) + ಪತ್ರಕ ] 

ಫೂಟಮಾಗಣಿ (ನಾ). ಮಾಗಣಿಯ ಪೋಟುಭಾಗ,- ಹಿಸ್ಸೆ : (ರೈ ಸೇಗೆ. 
11. ase): [ ಇ ಫೂಟ್ಕು 4 ಮಾಗಣ್ಮಿ ] 

ಫೂಟಲಾಯರಿ "“ಫೂಟ್‌ಲಾಯರಿ' ನೋ. 

ಘೂಟು,. ಪೂಟು (ನಾ). ೧. ಪ್ರತ್ಯೇಕವಾದುದು ; ಪೃಥಕ್ಕಾದುದು : 
ತಾಲ್ಲೂಕ್‌ ಅಮಲ್ಲಾರರಾಗಲಿ, ಸಬ್‌ ತಾಲ್ಲೂಕ್‌ ಡೆಪ್ಯಟಿಅಮಲ್ಲಾರರಾಗಲಿ 


(ವೃ ತವಿ- ೩೪-೦೨೦). 


ಫೂಟಾಗಿ ವಿಚಾರಣೆ ಮಾಡಿ ಫೈಸಲ್‌ ಕೊಡತಕ್ಕದ್ದು (ಗ್ರಾಮಾಕ. 
೪೩). (ಗಂ). ೨. ಚಿಕ್ಕ; ಸಣ್ಣವಿಭಾಗಕ್ಕೆ ಸೇರಿದ: “ಫೂಟು 


ದೊರೆ' ಪರಾ. ಫೂಟು: ೩. ಸಾರಾಂಶ; ತಿರುಳು: `ಪೂಟರ್ಜಿ? 
ಪರಃ. [ ಮುರಾ. ಫೂಟ್‌ ] 

ಫೂಟ್ಕು (ನಾ). ಒಂದು ಅಳತೆಯ ಪ್ರಮಾಣ; ಒಂದು ಅಡಿ; 
ಹನ್ನೆರಡು ಅಂಗುಲ : ಸಹ್ಯಾದ್ರಿಯ ೧೭೦೦ ಫೂಟು ಯೆತ್ತರವಾದ 


ಫೂಟುತೀರ್ಮಾನ ೬೧೫೯ 


ಫೇರಿ 


ಫೂಲ್ಸ್‌ ಕೇಪ್‌ "ಫೂಲ್‌ಸ್ಕೇಪು' ನೋ. 

ಫೆಳಾವುಗ (ನಾ). (?) ; ಫಳೆಯಕಾಅ, ಫೆಳಾವುಗಂ, ಫೇಳಿ, ಆಫಳಿಯಂ 
(ಕಮರ. ೦೫ ಪ್ರಯೋ). [2] 

ಫೇಡೆ "ಪೇಡ' ನೋ. 

ಫೇಣಿ (ನಾ). ಒಂದು ಬಗೆಯ ಸಿಹಿ ಭಕ್ಷ್ಯ: ಅಜುಬೋನ ಫೇಣಿ ಗಾರಿಗೆ 
ಇಡ್ಡಲಿಗೆ ಅವುಗು .. . ಹೂರುಂಡೆಯನು ತೆಅಹಿಲ್ಲೆ ನಿಸಿ ಗಡಣಿಸುತ್ತ 


ಶಿಖರಗಳು ಸಮುದ್ರತೀರಕ್ಕೆ ಹೊಂದಿರುತ್ತವೆ (ಕಠಾಗೆ. ೨: ಮರದ 
ಸುತ್ತಳತೆಯು ಹೆಚ್ಚುಕಡಿಮೆ ಎರಡು ಸಾವಿರ ಫೂಟುವುಂಟು (ರೂಲು: 
೨-೫೪); ಒಂಭತ್ತು ಫೂಟು ಅಂದರೆ ಒಂದು ಮಾರು ಆಗುವದು 
(ಕೃಶಶ್ರ. €4).. [+ 10. ೫00) 

ಫೂಟುತೀರ್ಮಾನ (ನಾ). (ನ್ಯಾಯಾಲಯದಲ್ಲಿ ಅನಾವಶ್ಯಕವಾದ | 8 
ವಿವರಗಳನ್ನು ಗಮನಿಸದೆ) ಆಗಿಂದಾಗ್ಗೆ ಕ್ಷಿಪ್ರವಾಗಿ ಕೊಡುವ 
ನ್ಮಾಯನಿರ್ಣಯ : ಯಾವುದಾದರೂ ಅಪೀಲನ್ನು. .. ಆ ನ್ಮಾಯಾ 


ಲಯದವರಿಗೆ ತೋರಿದ ಸಂದರ್ಭದಲ್ಲಿ ಫೂಟುತೀರ್ಮಾನ ಮಾಡುವುದಕ್ಕೆ 
ಉಪಬಂಧಗಳನ್ನು ಕಲ್ಪಿಸುವ ನಿಯಮಗಳು 
[ಫೂಟ 4 ತೀರ್ಮಾನ) 
ಫೂಟುದೊರೆ (ನಾ). ಚಿಕ್ಕರಾಜ್ಯದ ಅರಸು; ಪಾಳೆಯಗಾರ; 
ಮಾಂಡಲಿಕ : ಕೆಲವರು. . . ದೇಶೀಯ ಮಹಾರಾಜರನ್ನೂ ಮುಸಲ್ಮಾನ್‌ 
ದೊರೆಗಳನ್ನೂ ಅನುಸರಿಸಿಕೊಂಡು ಇದ್ದರು. ಇಂಥಾ ಫೂಟುದೊರೆಗಳು 
ಜರುಗಿಸುತ್ತಿದ್ದ ಅಧಿಕಾರವು ಅಲ್ಲಲ್ಲಿ ವಿಶೇಷವಾಗಿ ಭಿನ್ನಿಸಿದ್ದಾಗ್ಯೂ ನಮ್ಮ 
ಭರತಖಂಡದಲ್ಲಿ ಇಂಥವರು ಹೆಚ್ಚಾಗಿದ್ದಂತೆ ತಿಳಿಯ ಬಂದಿದೆ (ಶಾಳೆಗಾ. ೦9) - 
[ಫೂಟು, + ದೊರೈ 
ಫೂತೃರಿಸು (ಕ್ರಿ). ೧. ಉಗಿ; ಉಗುಳು : ನಾಕ6ನದೀವಾರಿಯುನೀಂಟಿ 
ಫೂತ್ಕರಿಸಿ - . . ಪಾಲ್ಸಡಲೊಳುದ್ಯದ್ಭಾಲಲೀಲಾಪ್ರವರ್ತನಮಂ ತಾಳ್ವಿಭ 
ವಕ್ತನೀ ಕೃತಿಗಜಸ್ರಂ ಮಾಳ್ಕೆ ನಿರ್ವಿಘ್ನಮಂ (ಕವಿಂ. ೦-೬); ಅಭ್ರ 
ಮಾತಂಗ ಫೂತ್ಕರಿಸಲೈ ಚದರಿ ಪನಿಗಳ್ಗಗನತಳದಿ ಪರಕಲಿಸಿದುವೊಯೆನಲು 
ನಕ್ಷತ್ರತತಿಯು ಚದುರ ಬೀರಿದವು (ಕೋರಾ. 8-3-೩5); ಸಗ್ಗಿಗರಾಣ್ಮನ 
ಘನಕರಿಘಟೆಗಳ್‌. . . ತುಂಬಿಕೆಯೊಳಿಂಬುಗೊಂಡ ತುಂಬುನೀರಂ ಫೂತ್ಕರಿಸಿ 
ದಪುವೆಂಬಂತಿರೆ ಎಡೆವಿಡದೆ ಬಲ್ಲರಿ ಸುರಿಯೆ (ಉಮಾಶ್ಮ- ೩-೦೦). 
೨. ಟಿಸ್‌ ಎಂದಂ ಸದ್ದು ಮಾಡು : ದೀಪ ನೊಂದುವಾಗ ತುಸು 
ಫೂತ್ಕರಿಸಿಯೆ ನೊಂದುತ್ತದೆ (ಇಶ್ಶಕ, ೦೯೩). ಹ. ಹಾವಿನಂತೆ ಬುಸಂ 
ಗುಡು; ಬುಸ್ಸೆನ್ನು : ಅಗ್ನಿ, . . ಪ್ರಳಯಕಾಲದ ಮಹಾಸರ್ಪದಂತೆ 
ಫೂತ್ಕರಿಸಿತತಿ (6ಕ್ರಕು. ೦೦೪). ೪. (ಆಲಂ) ಸಿಡುಕಿನಿಂದ ಮಾತ 
ನಾಡು; ಅಬ್ಬರಿಸಂ ; ನೀ ಏನ ಹೇಳುವಿ ಅದನ್ನ? - ಗಂಗವ್ವ 
ಫೂತ್ಕರಿಸಿದಳು (ಅಕೋಳಕ- ಬ). [ಫಪೂತ್ಮರ್ಮೂ + ಇಸು] 


(ಕಾರಾನ- ೭೭). 


ಫೂತ್ಕಾರ (ನಾ). ೧. ಸಶಬ್ದವಾಗಿ ಉಸಿರು ಬಿಡುವಿಕೆ : ಧನ್ವಿಪದಾತಿ 
ವ್ರಾತಟಂಕಾರದಿನುರುಕಹಳಾಜಎಲಫೂತ್ಕಾರದಿಂ ವಿಷ್ಟಪಮಂ 


ಶಬ್ಮಾತ್ಮಕಂ ಮಾಡಿದುದುಭಯಮಹೀಭೃಚ್ಚಮೂಚಕ್ರವಾಳಂ (ಶಂದ್ರ ಪು. 
00-೬೭); . ಮೂಲದಗಜವೂಸ್ಕಾಗಂ ರಥಾಂಗರಥಚೀತ್ಕಾರಂ. , . ಬೆರಸಿ 
ಬಳೆದಾಗಸಮಂ ಮುಸುಂಕೆ (೧06. ೪-6 5). . ೨. ಹಾವಿನ ಬುಸು 
ಗುಟ್ಟುವಿಕೆ : ಜಹಾಂಗೀರ ಕೆಣಕಿದ ನಾಗಿನಿಯನ್ನು ತಡೆದು ಫೂತ್ಕಾರ 
ವನ್ನು ಸ್ವಾಗತಿಸುವ ಅವಿವೇಕಕ್ಕೆ ಹೋಗಲಿಲ್ಲ (ನೂರ. ೨೦). [ಸಂ.] 
ಫೂತ್ಶೃತಿ (ನಾ). ೫ ಫೂತ್ಕಾರ ೧ : ಭೃಂಗವಧೂರುಂಕೃತಿ ಶಂಖ 
ಫೂತೃತಿರುತಂ. is ಉದ್ಭ,ಕೋಕಿಳರವಂ ಭೇರೀಘನಧ್ವಾನಮಾಗೆ 
ವಸಂತಂ ಯತುಸಾರ್ವಭೌಮವಭವಂ ಮೆಯ್ವೆತ್ತದೇಂ ಬಂದುದೋ 
(ಕಂದ್ರಫ. ೭-೩೭) - [ಸಂ] 

ಫೂಲ್‌ಸ್ಕೇಪು. ಫೂಲ್ಸ್‌ಕೇಪ್‌ (ನಾ). ಹದಿನೈದರಿಂದ ಹದಿನೇಳು 
ಅಂಗುಲ . ಉದ್ದವೂ ಹನ್ನೆರಡರಿಂದ ಹದಿಮೂರಂವರೆ ಅಂಗುಲ 
ಅಗಲವೂ ಇರುವ ಕಾಗದ : ಸಾಮಾನ್ಯವಾಗಿ ಬರೆಯಲು ಉಪಯೋಗಿ 
ಸುವ *ಫೂಲ್‌ಸ್ಕೇಪು' ಕಾಗದಗಳಿಗೆ ಈ ಗುರುತುಗಳಿರುವುವು (ಶಾಲಶ್ರ- 
11. 6%). ಫೂಲ್ಸ್‌ ಕೇಪ್‌: ಮುದ್ರಣಕ್ಕೆ ಉಪಯೋಗಿಸುವ ಕಾಗದಗಳು : 
೧. ಫೂಲ್ಗ್‌ ಕೇಪ್‌, ೨. ಕ್ರಾನ್‌ (ಮುದ್ರಕ. 6೨). [4 ಇಂ. 0018-0೩71) 


ಫೇನ (ನಾ). ೧. ನೊರೆ; ಬುರುಗು: 


ಗುಡ್ಡರುಗಳಿಗೆ (ಸರಕಾ. 6-68); ರಸವೊಸರ್ವ ಸಜ್ಜಿಗೆಯೆಣ್ಣೆವೂರಿಗೆ 
ಸುಫೇಣಿ ಮುಸುಕೊಡೆ ಬೆಣ್ಣೆ ದಲಗು (ಕೇರನು. 00-36); ಜೇನು ಸಕ್ಕರೆ 
ಕ್ಷೀರ ರಸವಪ್ಪ ಫೇಣಿ ಸುಖೀನುಂಡೆ ವಡೆ ಗಾರಿಗೆಯ. . . ಬಡಿಸಿದರು 


(ಮೋಹತ- ೩-೩೨). [ಸಂ. ಫೇಣೀ] 

“ಫೇನಃ, ಡಿಂಡೀರಃ ಈ 
೨ ನೊರೆ” (ಕಾಯು. ೧೦೦-೪); ಸುಲಿಪಲ್‌ ಮಿಂಚಿನ ಗೊಂಚಲುಟ್ಟ 
ದುಗುಲಂ ಗಂಗಾನದೀಫೇನಂ (ಶಂಶಠಾ. ೦-೦೩೭); ಉತ್ಕೀರ್ಣಫೇನಂ. . 
ಅಂಭೋನಿಧಾನಂ (8ಗಏ. ೦-೨೩); ರವಿಹಯಾನನಫೇನಪುಂಜವೋ. . . 
ಎನೆ ತರಳತಾರಾಳಿ ಕಣ್ಣೆಸೆದುದು (೫ಕಳಾ- ೩-೬೪). ೨. ಕಡಲ ನಾಲಗೆ; 
ಸಮುದ್ರದ ನೊರೆ : ಇಡಿಂಡೀರ;, ಅಬ್ಬಿಕಫಃ, ಫೇನಃ - ೩ 
ಸಮುದ್ರದ ನೊರೆ” (ಸಿದ್ಮಾಂತಿ. ೩೪೬). [ಸಂ.] 


ಫೇನಿಲ (ಗು). ೧. ನೊರೆಯಂಳ್ಳ ; ಬುರುಗುಳೈ, (ನಾ). ೨. 


ಅಂಟುವಾಳದ ಮರ ಮತ್ತು ಅದರ ಕಾಯಿ. ೩. ಒಂದು ಬಗೆಯ 
ಮರ ; ತಿಲಕವೃಕ್ಷ: *'ತಿಲಕಂ ಕ್ಷುರಕಾಖ್ಕಂ ಫೇನಿಲಮಕ್ಕುಮರಿಷ್ಟ 
ಶಾಖ” (ನಸ್ತುಕೋ. ೩೩-೨) ; *'ಕ್ಷುರಕಮೆನೆ ಫೇನಿಲಮೆನಲ್‌ ತಿಲಕತರು 
ವಕ್ಕು'' (ಮಂಗರಾ- ೩೬-೦೭)- [ಸಂ. 


ಫೇರಂಡ (ನು). ನರಿ : ಜಂಬುಕ : ""ಜಂಬುಕಃ, ಶಿವಾ, ಫೇರಂಡಃ , . 


ಮೃಗಧೊರ್ತಕಃ ಈ ೮ ನರಿ” (ಹಕಾಯು. ೩೮-೭೩), (ಸಂ.] 


ಫೇರಣೆ `ಪೈರಣೆ' ನೋ. 
ಫೇರವ (ನಾ). ೧. ಇ ಫೇರಂಡ: "ಶಿವೆ ಮೃಗಧೂರ್ತಂ ,,, 


ನರಿ 
ಫೇರವಂ” (ತಸ್ತುಕೋ. ೪0-೩) ; ಕಾಕಳಿಕಳಿತವುಪ್ಪ ಕಳಕಂಠೀಜನದ ಗೇಯ 
ಮೆತ್ತಲೀ ಕಠೋರಫೇರವ ಪೆಕ್ಕಾರಾರಾವವೆಂತ್ತಲ್‌ (ನರ್ರಮಾ. ೬-೪೮) ; 
ಹರಿಶಂಖಮಹಾಭೈರವರವಮದು ಕಿವಿವುಗೆ ಫೇರವರವಮೊದವೆ ರಿಪುಬಲಂ 
ಕೆಡೆದಿರದೇ (£ಗಂ. 6-00೭). ವಿ. ನೀಚ; ಅಧವಂ. ೩. ಪಿಶಾಚಿ ; 
ರುಕ್ಷಸ. [ಸಂ.] 


ಫೇರಿ, ಪೇರಿ, (ನಾ). ೧.ಪ್ರದಕ್ಷಿಣೆ ; ಸುತ್ತು: ಭೂಮಿಯು ತನ್ನ ಮೈ 


ಸುತ್ತು ತಿರುಗುತ್ತ ಸೂರ್ಯನ ಸುತ್ತುಮುತ್ತು ವರ್ತುಲಾಕಾರವಾಗಿ ಫೇರಿ 
ಯನ್ನು ಹಾಕುತ್ತದೆ (ಮುೂಂಂರಾ: ೬-೫) ; ಎಂಥಾ ಮೋಜಿನ ಕುದುರಿ 
ಹತ್ತಿದ ಮ್ಯಾಲ ತಿರುಗುವುದು ಹನ್ನೊಂದು ಫೇರಿ (ಕರೀ. ೪೬-೨); ಮರಿ 
ಗುದುರೆ ಫೇರಿ ತಿರುಹುತ ಬರುತಾನೆ ಬರಿಗೊಡದಮ್ಮ ಬದಿಗಾಗೆ (ಕರ್ಶಾಪೂ- 
93೪). ೨. ಸುತ್ತಾಟ: ಸಂಚಾರ ; ಓಡಾಟ: ಕುದುರೆಗಳು ಹಲ್ಲಣಿಸಿ 
ಫೇರಿ ಮಾಡಲಿಕೆಂದು ಸಂದಣಿಸಿ ನಿಂದಿರುವವು (ಕೃತ್ಣವಿ- ೨-೩೩) ; ಅಲ್ಲಿ 
ನಿಂತಿದ್ದುದೂ ಜಾತಿಯಲ್ಲಿ ಕುದುರೆಯಾಗಿದ್ದರೂ . . . ಅಜ್ಜಿಸಾಬು ಹೇರಿಗೂ 
ಫೇರಿಗೂ ಬಳಸುತ್ತಿದ್ದ ತಟ್ಟಿಗಿಂತ ತುಸು- ಉತ್ತಮವಾಗಿತ್ತು (ಮಲೆಮ- 
೪೨0). ೩. ಸುತ್ತೂಗಳನ್ನೂುಳ್ಳೊದು ; ಸಂಳಿ (?) : ಕಬ್ಬು ಬೆಳೆಯುವ 
ಸಮಯದಲ್ಲಿ ಒಂದು ಫೇರಿ ಬರುವುದನ್ನು ನೋಡಿ ಆ ಕಬ್ಬಿನ ನಾಲ್ಕೂ 
ಕಡೆಗೂ ಅದರೆ ಭಾರದ ತೂಕವನ್ನು ನೋಡಿ ಹತ್ತು ಹದಿನೈದು ಇಪ್ಪತ್ತು 
ಕಬ್ಬುಗಳನ್ನು ಒಂದುಗೂಡಿಸಿ . ಬಿಗಿದು ಕಟ್ಟಿ (ಕೃಶಿಶ್ರ. ೦೮೪): 
ಪೇರಿ 4 ೨. ನಾವು ತಿರುಗೋ ಮುಕ್ಕಗಳು, ಆಗಾಗ ಒಂದು ಪೇರಿ 
ಹೊಡೆದು ಬಂದು ಬುಡ್ತೀನಿ (ಮುಲ್ಲ. ೦೩೫). "ಪ್ರಭಾತಫೇರಿ' ಪರಾ. 


ಫೇರಿಸ್ಟ್‌ 
ಫೇರಿ ಬಡು -ಓಿಟ ಕೀಳಂ ; ವೇಗವಾಗಿ ಹೋಗು: ಆ ದಿವಸ 
ಸೈಕಲು ಹತ್ತಿ ಫೇರಿ ಬಿಟ್ಟರಾಯಿತಂ (ಹಹಸ. ೩೬) : ಗಾಡಿ "ರೋಟು' 


ಇದ್ದರೆ ನಾನು ಸೈಕಲ್‌ ಫೇರಿ ಬಿಡುತ್ತೇನೆ (ಸ6ಸ. ೨೭) ; ಫೇರಿ ಬಿಟ್ಟನೆಂದರೆ 
ಸುಬ್ಬಯ್ಮಶೆಟ್ಟರ ಜಟ್ಕ ಸುಳ್ಳು (ಶಿರಾಉ. ೩). ಫೇರಿ ಹೊಡೆ. ಸಂಚರಿಸಂ ; 
ಸುತ್ತು : ಹುಬ್ಬಳ್ಳಿ ಧಾರವಾಡ ಕಡೆ ಒಂದು ಫೇರಿ ಹೊಡದು ಬಂದರ 
ಬೇಕಾದ್ಹಂಗ ಚೈನೀನ ಚೈನಿ (8ರುಗು- ೩8): ಫೇರೀ ಮಾಡು - ಫೇರಿ 
ಹೊಡೆ : ಆಕೀ ಏನು ಸಾಂಗಲೀ ಪುಣೇದ ಫೇರೀ ಮಾಡತಿರತಾಳೇನು? 
(ರೀಶಹ- 11.08). [.-ಹಿಂ. ಮರಾ. ಫೇರೀ] 

ಫೇರಿಸ್ತ್‌ "ಫೇರಿಸ್ತು' ನೋ. 

ಫೇರಿಸ್ತಾ -ಫೇರಿಸ್ತೂ' ನೋ. 

ಫೇರಿಸ್ತು. ಫೇರಿಸ್ತ್‌. ಫೇರಿಸ್ತಾ, ಫೇರೀಸಂ೧_ (ನಾ). ವಿವರಗಳನ್ನೊಳ 
ಗೊಂಡ ಸೂಚಿ ; ಯರಾದಿ ; ಪಟ್ಟಿ : (4). ಫೇರಿಸ್ತ್‌ : (ರೈತ್‌ಗೆ. 
I; 896)- ಫೇರಿಸ್ತಾ : ಮಲ್ಲಿ೯*ಕಾಥರನು, ದಂಡೆತ್ತಿ ಬಂದಾಗ ಬೇಲೂರಂ 
ದೇವಾಲಯವೊಂದರಿಂದಲೇ ತೆೊಂಭತ್ತಾರಂ ಸಾವಿರ ಮಣ ಭಂಗಾರವನ್ನು 
ಸುಲಿಗೆ ಮಾಡಿದನೆಂದು ಅಬ್ದುಲ್‌ ರಜಾಕನ ಫೇರಿಸ್ತಾದಿಂದ ತಿಳಿದು 
ಬರುತ್ತದೆ (ಕರಂ. 083). ಫೇರೀಸ್ತು : (೪. 
(ಅರ. ಪಾಠ. ಫಿಹರಿಸ*, ; ಹಿಂ. ಫೇಹರಿಸ್ತ್‌ ; 

ಫೇರೀಸ್ತು 'ಫೇರಿಸ್ತು' ನೋ. 

ಫೇರು (ನಾ). ಇ ಫೇರಂಡ ; “ಜಂಬುಕಃ . . . ಫೇರುಃ, ಕ್ರೋಷ್ಟಾ 
(ಚ) ಮೃಗಧೂರ್ತಕ; ಈರ ನರಿ? (ಹಣಡ.: ೩6-೭೬) : ಶ್ವಾನ 


ಮರಾ. ಫೇರೀಸ್‌] 


ಶಾರ್ದೂಲ ಫೇರು . . . ಮುಂತಾದ ಕ್ರೂರಜೀವಂಗಳು ಸಾಯಲಂ 
(ಕಾರಕ. ೨೪-೪೦). [ಸಂ.] 
ಫೇಲ (ನಾ). ತಿಂದಂ ಮಿಕ್ಕುದು ; ಎಂಜಲು ; ಉಚ್ಛಿಷ್ಟ. [ಸಂ] 


ಫೇಲಿ, ಫೇಳಿ (ನಾ). ಇ ಫೇಲ: “ಭೋಜನಕ್ಕಾಗಿ ಮಿಕ್ಕದು ಎಫಸ 
ಮಕ್ಕುಂಡ ಭಾಜನದೊಳಿರೆ ಫೇಲಿ[ಕಾಕಾ. ೪]ಯುಚ್ಛಷ್ಟಮೆನಿಸಕ್ಕು” 
(ಮಂಗರಾ. ೬೩-೭). ಫೇಳಿ : ಜಂಗುಳಿ ಪುತ್ತಳಿ ಗೋಳಿ ಫೇಳಿ ಅಬಸಂದೇಹಂ 
(ಕಮುದ- ೨೩). [ಸಂ. ಫೇಲೀ] 

ಫೇಲಿಕೆ. ಫೇಳಿಕೆ (ನಾ). -ಫೇಲ. ಫೇಳಿಕೆ : “ಭುಕ್ತೋಚೈಷ್ಟಂ. ಫೇಳಿಕಾ- 
ಈ ೨ ಮಡಗೂಲು” (ಹಂಡು. 89-0೭0) ; “ಭುಕ್ತೋಚೈಷ್ಟಂ ಫೇಳಕೆ” 
(ವಸ್ತುಕೋ. ೯೩-೨೪). [ಸಂ. ಫೇಲಿಕಾ) 

ಫೇಲಿಪಾತ್ರೆ (ನಾ). ಪೀಕದಾನಿ ; ಪಡಿಗ: ""ಫೇಲಿ[ಶಾಕಾಂ. ಳಿ]ವಾತ್ರೆ 
ಯೆನೆ ಪಡಿಗಮೆನಿಸಿಕ್ಕು” (ಮಂಗರಾ- ೬೩-೨8). [ ಸಂ. ಫೆ:ಲೀಪಾತ್ರ] 

ಫೇಲು (ನಾ). ತೇರ್ಗಡೆಯತಾಗದಿರಂವಿಕೆ ; ಅನುತ್ತೀರ್ಣತೆ ; 
ನಾಪಾಸಂ : ಕಳೆದ ಪರೀಕ್ಷೆಯಲ್ಲಿ ಅವನು ಫೇಲಾಗಿದ್ದುದರಿಂದ ಈಗ 
ಕಷ್ಟಪಟ್ಟು ಓದುತ್ತಿದ್ದಾನೆ (ಕಂ). [ — ಇಂ. Fail] 

ಫೇಲೆ (ನಾ). ೯ ಫೇಲ ;: “ಫೇಲಾ... ಉಂಡು ಮಿಕ್ಕ ಎಂಜಲು" 
(ಸಿರ್ಕಾಂತಿ- ೨೪೦) - [ಸಂ, ಫೇಲಾ) 

ಫೇಳಿ 'ಫೇಲಿ' ನೋ. 

ಫೇಳಿಕೆ “ಫೇಲಿಕೆ'ನೋ. 

ಫೈಲು (ನಾ). ೧. ಬೇಕಾದಾಗ ನೋಡುವುದಕ್ಕೆ ಅನುಕೂಲವಾಗಂ 
ವಂತೆ ಕಾಗದಪತ್ರಗಳನ್ನು ಜೋಡಿಸಿ ಇಡುವ ಸಾಧನ: 
ಅದಕ್ಕೆ ಸಂಬಂಧಿಸಿದ ಕಾಗದಗಳನ್ನು ಮೊದಲನೆಯ ಫೈಲಿನಲ್ಲಿ ಇಟ್ಟಿದ್ದೀವಿ 
(69). ವ. ಜೋಡಿಸಿಟ್ಟ ಕಾಗದಪತ್ರಗಳ ಕಟ್ಟು : ಕಾರಕೂನ 

. . ಯಾವುದೋ ಫೈಲಿನಲ್ಲಿ ಮಗ್ನನಾದ (ರಿನ್ನುಹಂ. ೦೨) ; ಎಲ್ಲ 

ಫೈಲುಗಳನ್ನು ತರಿಸಿ ತಾವೇ ಪರಿಶೀಲಿಸುವುದಾಗಿ ಅಧಿಕಾರಿಗಳು ತಿಳಿಸಿ 
ದ್ದಾರೆ. (69). ೩. ನ್ಮಾಯಾಲಯದಲ್ಲಿಯ ವಿಚಾರಣೆಗಾಗಿ 


೬೧೬೦ 


ಫೋನು 


ಜೋಡಿಸಿ ಇಟ್ಟುಕೊಂಡಿರುವ ದಾಖಲೆಗಳ ಕಟ್ಟು : ಸದರಿ 
ವ್ಯಾಜ್ಯವನ್ನು ಫೈಲಿನಿಂದ ವಜಾ ಮಾಡುತ್ತಾರೆ (ಗ್ರಾಕೂಳ: ೨೪); 
ಮೊಕದ್ದಮೆಯನ್ನು ಪೊಲೀಸಿನವರು ಫೈಲಿಗೆ ತೆಗೆದುಕೊಂಡು ತನಿಖೆ 
ಪ್ರಾರಂಭಮಾಡಿದರು (ನಡೆರಾ- 17, suo): [ ಇಂ. rile] 


5 [ಫೈಸಲ್‌ "ಫೈಸಲಂ' ನೋ. 


pe 
೦ 


ಫೈಸಲಾತಿ, (ನಾ). ತೀರ್ಮಾನ ; ನಿರ್ಣಯ : ಅವನ ಪ್ರಾಮಾಣಿಕತನ 
ವನ್ನು ಮೆಚ್ಚಿ ಸಾಲಿಗರು ಲೇವಾದೇವಿಯ ಫೈಸಲಾಶಿ ಕ್ರಮಗಳಿಗೆ ಅವನನ್ನೇ 
ನೇಮಿಸಿದರು (ರಾರಾನ- ೪0) ಕಚೇರಿಯ ಒಂದು ಕಡತವನ್ನು ಫೈಸಲಾತಿ 
ಬಗ್ಗೆ ತರಬೇಕೆಂದು ಹೇಳಿ ಕಳಿಸುತ್ತೇನೆ (ಕುಹಾಗ. ೦೨೩). [ < ಫೈಸಲು 1 

ಫೈಸಲು, ಫೈಸಲ್‌ (ನಾ). = ಫೈಸಲಾತಿ : ಕಮ್ಮಿ ಜಾಸ್ತಿಯ ಲೆಖ್ಬವಿದ್ದ 
ರಹಿತರು ಸಹಿತ ಫೈಸಲಿಗೆ ಬರುವಂತೆ ಕರಣಿಕರಿಗುಸುರು ನೀನು 
(ಅರ್ಕಾಂ. ೩೦-೩6); ಈ ಮೊಕದ್ದಮೆಯ ಫೈಸಲನ್ನು ಮಾರನೇ ದಿವಸ 
ಹೇಳುವುದಾಗಿ ದಂಡನಾಧಿಕಾರಿ ಅಪ್ಪಣೇ ಮಾಡಿದ್ದೂ ಅಲ್ಲದೆ-ಯಾವ 
ಕೃತ್ಯವೂ ನಡೆಯಲಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ (6ರೂಟಿ. ೦೪೩). 
ಫೈಸಲ್‌ 2 ಆಗ ಫೈಸಲ್‌ ಆಗುವಂತೆ ತೋರಲಿಲ್ಲ (ರೂಯಾತ್ರೆ. ); ಯಾವ 
ಕೋರ್ಟಿನಲ್ಲಾಗಲಿ ಫೈಸಲಾಗದೆ ಬಾಕಿಯಲ್ಲಿರುವ ಇಂಥಾ ಎಲ್ಲಾ ವ್ಯಾಜ್ಯ 
ಗಳೂ ಆಯಾ ಕೋರ್ಟಿನವರಿಂದಲೇ ಎಚಾರಿಸಲ್ಪಟ್ಟು ವ್ಯವಸ್ಥೆ ಮಾಡಲ್ಬಡ 
ಬೇಕು (ಗ್ರಾಮಾಳ. ೨೦). 

ಫೈಸಲ್‌ ಮಾಡು - ತೀರ್ವಾನಿಸಂ ; ನಿಕಾಲೆಮಾಡು : ಎಲ್ಲ ಫೈಸಲ್‌ 
"ಮಾಡಿ ಬಿಡುತ್ತೇನೆ (೧೪೦ತ್‌. ೨೬೦) ; ಆ ಕಾಗದಗಳನ್ನೆಲ್ಲ ನಾನೇ ಫೈಸಲ್‌ 
ಮಾಡತ್ತಿದ್ದೆನಲ್ಲ ? (ರಂಗಳ. ೨೦). 
[«- ಅರ. ಫೈಸ್ಲಾ ; ಹಿಂ. ಮರಾ. ಫೈಸಲ್‌] 

ಫೊಟ್ಟನೆ (ಅ). "ಫೊಟ್‌' ಎಂಬ ಸದ್ದಿನೊಡನೆ : ಥೊಪ್ಪನೆ, ಧಣಮ್ಮನೆ 
ಫೊಟ್ಟನೆ. ಘಟಲನೆ (ಕರುದ. ೦೪ ಪ್ರಯೋ), (ಫೊಟ್ಸ್‌ 4 - ಅನ್ನೆ] 

ಫೊಳಲಿನಾಡು (ನಾ). ಒಂದು ನಾಡಿನ ಹೆಸರು : ಮೊಲಂಬಾಧಿರಾಜರಲ್ಲಿ 
ಪಡೆದ ಊರು ವಫೊಳಲಿನಾಡುಳ್ಳೊಆ್‌ಯೂಕಟಾ ಬರಗೂರಂ ಬಿಜಆ 
ಮಾದೇವಿಯಾಳುತ್ತಿರೆ (ಎಕ: ೫11. ಶಿರಾ- ೨9-೩9; ತ. 800). [7 4 ನಾಡು] 

ಫೋಟೋ (ನಾ). ಚಿತ್ರಗ್ರಾಹಕಯಂತ್ರ (ಕೆಮರಾ)ದ ಸಹಾಯದಿಂದ 
ಮೂಡಿಸಂವ ಚಿತ್ರ : ಛಾಯಾಚಿತ್ರ : ಪತ್ರಿಕೆಯಲ್ಲಿ ೧೨ ವರ್ಷದ 
ಒಬ್ಬ ಹುಡುಗನ ಫೋಟೋ ಬಂದಿತ್ತು (ಈ`ರಾತ್ಮ. ೨9೨); ಅಕ್ಕನ 
ಫೋಟೋ ಮೊಗ್ಗಾವಿಯ ಮನೆಯಲ್ಲಿ ಉಳಿದುಬಿಟ್ಟಿದೆ (4ಮುಕೀ. ೪೬೪)- 

[+ ಇಂ. photo] 

ಫೋಟೋಗ್ರಫಿ (ನಾ). ಛಾಯಾಚಿತ್ರ ತೆಗೆಯುವ ವಿದ್ಯೆ :: ಫೋಟೋ 
ತೆಗೆಯಲು ಸ್ಮೂಲಪ್ರಕಾಶ ಬೇಕು. ಸೂಕ್ಷ್ಮಶರೀರವು ಫೋಟೋಗ್ರಫಿ 
ತತ್ವಕ್ಕೆ ಸಂಬಂಧಪಟ್ಟುದಲ್ಲ (8ವಾತ್ಮ. ೨೩೩). [«-'ಇ೦. Photography] 

ಫೋಟೋಗ್ರಾಫರ್‌ (ನಾ). ಛಾಯಾಚಿತ್ರಗಳನ್ನು ತೆಗೆಯುವವನಂ ; 
ಫೋಟೋ ತೆಗೆಯವವನಂ : ಫೋಟೋಗ್ರಫರ*ನು ದೊಡ ಚಿತ್ರ 
ಗಳನ್ನು ಚಿಕ್ಕವನ್ನಾಗಿಯೂ ಪರಿವರ್ತಿಸಬಲ್ಲ (ಕೀವಾತ್ಮ. ೨3೩) - 

[ ೨ %ಂ. Photographer ) 

ಫೋಡ್‌ (ನಾ). ಜಮಾನನ್ನು ವಿಭಾಗಿಸುವಿಕೆ. - ಪೋಟಂಭಾಗ 

ಮಾಡುವಿಕೆ : (ಕೃಸ್‌ಗೆ. 31. ೩೩)- “ಪೋಡಂ' ಪರಾ. 
[4-ಹಿಂ. ಫೋಡಾ ; ಮರಾ. ಫೋಡ್‌] 

ಫೋತಿ "ಪೌತಿ' ನೋ. 

ಫೋನ್‌ `ಫೋನು' ನೋ. 

ಫೋನು. ಫೋನ್‌ (ನಾ). ವಿದ್ಯುಚ್ಛಕ್ತಿಯ ಸಹಾಯದಿಂದ ಧ್ವನಿ 
ಯನ್ನು (ಮುಖ್ಯವಾಗಿ ಮಾತುಗಳನ್ನು) ತಂತಿಮಾರ್ಗವಾಗಿ ಸ್ಥಳ 


ಫೋನೋಗ್ರಾಫು 


ದಿಂದ ಸ್ಥಳಕ್ಕೆ ಸಾಗಿಸುವ ಸಲಕರಣೆ : ದೂರವಾಣಿ ; ಟೆಲಿಫೋನು : 
ನನ್ನ ಫೋನಿನ ಸಂಖ್ಯೆಯನ್ನು ಆತನಿಗೆ ಶ್ರುತಪಡಿಸಿ . . . ಹಸಿದಿದ್ದ 
ಹೊಟ್ಟೆಯ ಕಡೆಗೆ ಈಗ ಗಮನ ಕೊಟ್ಟೆ (ಕಂ06- 00). ಫೋನ್‌: 
ನಮ್ಮ ಮನೆಯಲ್ಲಿ ಫೋನ್‌ ಇದೆ (68). 
ಫೋನುಮಾಡು - ದೂರವಾಣಿಯ ಮೂಲಕ ಸಂಪರ್ಕ ಬೆಳೆಸು. 
ಮಾತನಾಡು: ಅಗತ್ಯವಿದ್ದರೆ ಫೋನು ಮಾಡಿ ತಿಳಿಸಿಬಡು (69). 
(Ro. phone] 

ಫೋನೆೋಗ್ರಾಫು (ನಾ). ರಬ್ಬರ್‌ ತಟ್ಟೆಗಳ ಮೇಲೆ ಧ್ವನಿಸಂಗ್ರಹ 
ಮಾಡಿ, ಅದನ್ನು ಪುನಃ ಧ್ವನಿಯಾಗಿ ಹೊರಡಿಸುವ ಯಂತ್ರ; 
ಸ್ವರಲೇಖಕಯಂತ್ರ; ಗ್ರಾಮಫೋನು : ಮಹಾರಾಜರು ಅದನ್ನು 
ಎದಿಸನ್ನನ  ಫೋನೋಗ್ರಾಫಿನಲ್ಲಿ °°. ಧ್ವನಿ ಮುದ್ರಿಸಿಕೋಡರು 
(ಸಂಗೀತ: 30) ; ಫೋನೋಗ್ರಾಫಿನಲ್ಲಿ ನಾಟಕದ ನಟಿಯರ ಹಾಡುಗಳನ್ನು 
ಕೇಳಿಸಿ, ಅವನು ತನ್ನೆ ಮಿತ್ರ ವರ್ಗವನ್ನು ಸಂತೋಷಗೊಳಿಸುವ (ಇತ್ತಳ.೩೦೧). 

[ + "90. Phonograph] 

ಫೋನೋಗ್ರಾಮ (ನಾ). -ಫೋನೋಗ್ರಾ ಫು : ಅವರ ಮನೆಯ: ಹಳೆಯ 

ಕಾಲದ ಫೋನೋಗ್ರಾಮಿನಿಂದ ಹಾಡು ಕೇಳಿ ಬರುತ್ತಿತ್ತು (ರೂಂ). 
[+ R6. Phonogram] 

ಫೋರ್ಜರಿ (ಗು). ೧. ಕೃತಕವಾದ ; ನಕಲಿ: ನಿನ್ನೆ ಹತ್ತಿರ ಫೋರ್ಜರಿ 
ನೋಟುಗಳು ಇಲ್ಲವಲ್ಲ (ಕೂಠಸ್ಮ,- 06). (ನಾ). ೨. ದಸ್ತೈವಜು 
ಮೊದಲಾದುವುಗಳ ಖೋಟಾ ರಚನೆ ; ಅಸಲಿನೆಂತೆಯೇ ಇರುವ 
ಸುಳ್ಳುಪತ್ರ : ಅವನು *ಫೋರ್ಜರಿ' ತಯಾರಿಸುವುದರಲ್ಲಿ ಹೆಸರುವಾಸಿ 


(ಕಂ). ೩. ಕಳ್ಳರುಜು. ಸಹಿ: ಅವನು. , , . ಫೋರ್ಜರಿಯ 
ಆಪಾದನೆಗಾಗಿ ಬಂದಿಯಾಗಿದ್ದ ತನ್ನ ತಮ್ಮನನ್ನು ನೋಡುವ ಸಲುವಾಗಿ 
ಅವನಲ್ಲಿಗೆ ಬಂದಿದ್ದನನಿ (ಪುನರ). 049). { 0. Forgery] 


ಫೌಜದಾರ್‌ : ಫೌಜುದಾರ ' ನೋ. 

ಫೌಾಜದಾರ : ಫೌಜುದಾರ ' ನೋ. 

ಫೌಜದಾರಿ " ಫೌಜುದಾರಿ ' ನೋ. 

ಫೌಜು.ಪವುಜು. ಪೌಜು. ಫವುಜು (ನಾ).ದಂಡು ; ಸೈನ್ಯ; ಪಡೆ: 
ಭಾಸ್ಕರ ಬಿಸಿಲ್ಲುದುರೆಯ ಫಘೌ(ಕಾ.ಪೌ]ಜನಟ್ಟಿದನು (ಲೋಹ. ೦೯-೪೩); 
ಪಾರವಿಲ್ಲದ ರತ್ನಕಾಂತಿಯಿಂ ಜ್ವಲಿಪ ಭಂಗಾರದಾಸನದಲ್ಲಿ ಮಂಡಿಸಲ್ಮಿಕ್ಕ 
ಪರಿವಾರ ನೃಪಸೇವೆಯೊಳ್‌ ನಿರತರಾಗಿರುತಿರಲು ಸುರುಟಿಂಗೆ ಫೌಜೊದ 
ಗಿತು (68೪೬-೨೪-84): ಗೌಜಿ ನೋಡಲು ಬಂದ ಜನರಿಗೂ ವಿನಂಕಾರಣ 
ಪೆಟ್ಟು ಸಿಕ್ಕಿ ಸರಕಾರದ ಮೇಲೂ ಪೋಲೀಸು ಫೌಜಿನ ಮೇಲೂ ಹಳ್ಳಿ 
ಯವರಿಗೆ ಸಿಟ್ಟು ಒಳಗೊಳಗೆ ಕುದಿಯುತ್ತಿತ್ತು (ಕುರುಣಾ- ೦೨೦). ಪವುಜು : 
ಭರದೀೀದಾ ಕಾಲದ ಕಾರ್ಮುಗಿಲೊಳ೪" ಪಿರಿದುಂ ಮುಳಿದು ವಳಂಚುವ 
ಪಂಂಗಿಂದೆರಡುಂ ಪವುಜಿನ ಪೇರಾನೆಯ ತಟ್ಟೇಆ್‌ಯಿದಿರ್ಚಿದರು 
(೬ಯಂಕಾ.೬- ೩6); ₹ರಿಗಳೊ ಕಲ್ಪಾಂತಮೇಘದೊಬ್ಬುಳಿಗಳ ಸರಿಗಳ ಕಾಲಾಳ 
ಪವುಜಿ೧ . . . ಎನೆ ತುರುಕರ ಬಲವೈದಿದುದು (ಕಂನ೦.೦6-೪೩) . ಪೌಜು: 
` ಒಡ್ಡೈನಲ್‌ ಪೌಜುವೆಸರ್‌ " (ತುಂ. ೩೪); ತಾ ತುರಂಗದ ಮೇಲೆ ಪಶು 
ತಮವೆಂಬ ಖಂಡೆಯವ ಒಡಿದು ಚಂಡಿಕಾಕಿರಣದ ಮೇಲೆ ಅಂಗೈಸಿ ಏಲ 
ಲಾಗಿ ಪೌಜು ಬೆರೆಯಿತ್ತು (ಸರ್ಶನ. 3೩-೨೪9); ಕರಿಘಟೆಯೊಂದು ಕರಭ 
ವಾಜು ತುರಗ ಸಾವಿರ ಹತ್ತುಸಾವಿರಮಂದಿ ಇರಲದನೊಂದು ಪೌಜಿಂದು 
ಪೇಳ್ವರು (ಕು03%30- 9೦-೬೩) : . ಮೇಳ್ಳಸಿ ನಿಲಿಸಿದಂ ನಿಜಬಲದ ಪೌಜುಗಳ 
ನರ್ಧಚಂದ್ರಾಕೃತಿಯೊಳು (ಕೃ ಖಂ. ೨೩-೦೦). ಘವುಜು: ಒಡ್ಡಿದ ಫವುಜನು 
ದೊಕ್ಕನಂದೊಬ್ಬುಳಿ ಮಾಡಿ (ಅನಂತ-3೪-೩0): ಈಗ ನಿಮ್ಮ ಫವುಜು ಕಳುಹಿಸಿ 
ಕೊಟ್ಟರೆ ಈ ಕೋಟೆ ನಿಮ್ಮ ಕೈವಶ ಮಾಡಿಕೊಡುತ್ತೇವೆ (0೫೦ -೩)- 


೬೧೬೧ 


ಮಾ 


ಫೌಜುದಾರಿ 


ಫೌಜುಫೌಜು .ಪೌಜುಪೌಜು (ದ್ವಿರುಕ್ತಿ ): ವಾಜಿವಾಜಿಗಳ ವೈಹಾಳಿಯಂ 
ಮಾಡುತ್ತ ಘೌಾಜುಘ್‌ೌಜಿಗೆ ಕೂಡಿಕೂಡಿ ಖುರಪುಟರವಕೆ ಮೂಜಗವು 
ತಲ್ಲಣಿಪ ತೆಅದಿಂದೆ, . . ಹೊಯ್ದಾಡುತಿರಲು (8, ಕ.೦೪-೩8); ಪೌಜು 
ಪೌಜಾಗಿ ಬೊಬ್ಬಿ ಅ*ದೇಜುವರಿಭಟರೋಜೆಯನೇನ ಬಣ್ಣಿಸುವೆ (ಕಂಕ0: 
09೪೭). ಪೌಜನಿಕ್ಕು -- ಸೈನ್ಯವನ್ನು ನಿಲ್ಲಿಸು: ಕಾಳಗದಲ್ಲಿ ಪೌಜನಿಕ್ಕಿದಡೆ 
ಮಾಅ್‌ದಡೆ ಅರಸೆಂಬರಲ್ಲದೆ ಬಂಟರೆಂಬುದಿಲ್ಲ (ಮೋರಾ. ೨-೩): ಶೋಣಿತ 
ಪುರದ ಪಶ್ಚಿ ಮದಿಕ್ಕಿನಲ್ಲಿ ಶೂಲಪಾಣಿಯಾ ಪಾಜವಿಕ್ಕಿದನು. (ಮೋಹಕ. 
೩೬-೩೦). ಪೌಜಾಗು ಎ ಗುಂಪಾಗು ; ಪಡೆಯಾಗು : ಆತಿಬಲರಖಲ 
ಧಾತ್ರೀಶರನಿಬರು ಬೇಗ ತಂತಮ್ಮಾ ಬಲವೆರಸಿ ಪೌಜಾಂಗಿ. .. ನಿಲೆ 
(ಳಾ: ೦೮-೬೬) : ಆತನ ಯಜ್ಞ ಶಾಲೆಯೊಳ್‌ ಆಣುಸಾಸಿರಗಂಧರ್ವ 
ರೇಳುಪೌಜಾಗಿ ಮೇಳಮಂ ಕಟ್ಟಿ ನರ್ತನಮನೆಸಗುತಿರ್ಪರು (26೫9. 
೨೪-೨೦೩). [ *- ಅರ. ಹಿಂ. ಮರಾ. ಫೌಜ್‌] 


ಘೌಜುದಾರ. ಪಉಜಂದಾರ . ಪೌಜುದಾರ. ಘೌಜದಾರ್‌. ಫೌಜದಾರ. 


15 


20 


26 


30 


36 


ಫೌಜ್ಞಾರ (ನಾ). ೧. ಸೈನ್ಯದ ನಾಯಕ: ಸೇನಾಧಿಪತಿ : ಯುದ್ಧ 
ಪ್ರಸಕ್ತಿ ಬಿದ್ದ ಕಾಲದಲ್ಲಿ ಅಂಥಾ ಮುಂಖಂಡರಿಂದ ದಂಡಿನ ಸಹಾಯವನ್ನು 
ಹೊಂದುತಿದ್ದರ:. ಇಂಥಾ ಮುಖಂಡರಿಗೆ ಐಳಿಜುದಾರರು ಎಂತಲೂ 
ಹೆಸರಿತ್ತು (ಶಾಳಗಾ-€೩); ಕಾಜಿಯು ಹೆಚ್ಚು ಸಿಪಾಯಿಗಳನ್ನು ತರುವಂತೆ 
ಘಜುದಾರನಿಗೆ ಹೇಳಿ ಕಳುಹಿಸಿದನು (ಬೀಕು. ೩೦೨). ೨. ಪೋಲೀಸಂ 
ದಳದ ಕಿರಿಯ ಅಧಿಕಾರಿ : ಏನು ಮಾಡಬೇಕೆಂಬ ಪ್ರಶ್ನಾರ್ಥಕ ದೃಷ್ಟ 
ಯನ್ನು ಘೌಜುಧಾರನು ಗುಪ್ತಪೋಲೀಸನ ಕಡೆಗೆ ಬೀರಿದನು (ಮೂಶಾಸಾ ' ೩೬): 
ಅವನು ಘೌಜುದಾರರ ಮಗ ಹುಸೇನಿ (ಕಂಗರೋ-33). ಪಉಜುದಾರ: 
೧. ಅವಮಾನ ಪಉಜುದಾರ ಅಮಾರಬೇಗಸಾಹೇಬರು ಜಮೂನದಾರರು . . . 
ಬರಸಿ ಕೊಟ್ಟ ತಮ್ಮದ ಶಾಸನ (ಎಳ. ಸ; 809. ೦೦೨-೬; 2730). 
ಪೌಜುದಾರ : (8). ಘೌಜದಾರ್‌ : ೨. ಹೆಡ'ಕ್ವಾರ್ಟರಿನ ಈ ಎಲ್ಲ 
ಪೋಲೀಸರ ಮೇಲೆ ಒಬ್ಬ ಫಾಜದಾರ್‌ (ಸಬ್‌ಇನ್‌ಸೆಕ್ಟರ್‌) ಇರುತ್ತಾರೆ 
(ಕಾಕೋ€.೩8). ಘೌದದಾರ; ೧. ಅದುವರೆಗೂ ಅಲ್ಲಿ ಘುಜದಾರ 
ಮುಂತಾದ ಪ್ರಧಾನರಾದ ರಾಜಕರ್ಮಚಾರಿಗಳು ವಾಸಮುಾಡುಕ್ತಿದ್ದರು 
(ಳರಾಕುಂ- 8೬). ೨. ನೆಲಕ್ಕೆ ಬಿದ್ದ ಫೌಜದಾರರನ್ನು ಉಪಚರಿಸಲು ಕೂಡೆ 
ಚಾವಡಿಯಲ್ಲಿ ಯಾರೂ ಉಳಿದಿರಲಿಲ್ಲ (ಗಾಯಿ. ೦೭೯); ಮಧ್ಯವಯಸ್ಸಿನ 
ದಷ್ಟಪುಷ್ಟ ದೇಹದ ಆ ಫೌಜದಾರರು ತಮ್ಮ ತೀಕ್ಷ್ಣದೃಷ್ಟಿಯ.ನ್ನು ನನ್ನ 
ಮೇಲೆ ಹರಿದಾಡಿಸಿದರು (೫ೋಲೀ,88): ಫೌಜದಾರರು ಅವರನ್ನು ಬಹು 
ಟಬರಿನಿಂದ ಆಮಂತ್ರಿಸಿದರು (ರಳ್ತರ್ದ ೨ಳ೭)- ಫಾಜ್ದಾರ ; ೨. ಛತ್ರ 
ದಲ್ಲಿ ್ರಯುಪಟ್ಟಣದ ಫಗಔಜ್ದಾರರು ಬಿಡಾರ ಮಾಡಿಕೊಂಡಿದ್ದರೆ... 
ಅವರ ಒಬ್ಬಳೇ ಮಗಳು ಹತ್ತು ವರ್ಷದ ಹುಡುಗಿಯನ್ನು ಎತ್ತಿಕೊಂಡು 
ಹೋಗಿ ಬಿಟ್ಟಿಧಾರಂತೆ (ತೆಂಗಾಳ್ಕ. ೦೨೦). [ಘೌಜು + ದಾರ] 


ಫೌಜುದಾರಿ. ಪೌಜುದಾರಿ, ಫೌಜದಾರಿ (ನಾ). ೧. ಆಡಳಿತ 


40 


45 


ಸೌಕರ್ಯಕ್ಕಾಗಿ ಪ್ರತ್ಯೇಕಿಸಿದ ಪ್ರಾಂತ, ಜಿಲ್ಲೆ: ಅಲ್ಲಿಯ 
ನೆಡೆವಳಿಕೆಗಳನ್ನು ತಿಳಿಯಲು ಆ ಗಡಿಗಳಿಗೆ ಸಮಾಪವಾಗಿರುವಂತೆ ೬ 
ಫೌಹುದಾರಿ(ತುಕಡಿ)ಗಳೂ ಸ್ಥಾಪಿತವಾದುವು (ಮಜಾರಂ, 11. ೩6). 
ಪೌಜುದಾರಿ : ೨. ಅಪರಾಧಕ್ಕೆ ತಕ್ಕ ದಂಡನೆಯನ್ನು ವಿಧಿಸುವ 
ಸ್ಥಳ : ತಕ್ಸೀರು ವಿಚಾರಣೆ ಮಾಡುವ ಕಚೇರಿ, “ನ್ಯಾಯಾಲಯ: 
(4). ಘೌಜದಾರಿ : ೧. ಪೂರ್ವದಲ್ಲಿ ಡಿಸ್ತಿಕ್ಸುಗಳಿಗೆ ಘಾಜದಾರ ಎಂದು 
ಹೆಸರು ಇತ್ತು (ಇರುಕಂ- ೩೩೬). ೩. ದೊಂಬಿ; ಜಗಳ ; ರೂಪಚಂದನ 
ಅಪ್ಪಣೆಯ ಮೇರೆಗೆ ಅವನಿಂದ ಎಷ್ಟೋ ಫಣ-ಜದಾರಿಗಳಾಗಿದ್ದುವು 
(8೦ತಕ್ಕಾ. ೪೦); ಇವರು ಜೀವ ಉಳಿಸಿಕೊಂಡು ಓಡಿಬರದಿದ್ದರೆ ಫೌಜ 
ದಾರಿಯಾಗುತ್ತಿತ್ತೊ (ಕ್ರೇಪತಿತ್ರ ೬೩) - [ «ಹಿಂ. ಮುರಾ. ಫೌಜದಾರೀ ] 


ಫೌಜ್ಞಾರ ೬೧೬೨ ಬಂಗಡ 
ಫೌಜ್ಹಾರ " ಫೌಜುದಾರ ' ನೋ. ಬಂಕುಡಿ “ವಂಕುಡಿ' ನೋ. 
ಫ್ಯಾಷನ್‌ “ ಫ್ಯಾಷನ್ನು ' ನೋ. ಬಂಕುಡಿಗಾಲು, ಬಂಕಂಳಿಕಾಲು (ನಾ). ಸೊಟ್ಟಗೆ ತಿರುಗಿಕೊಂಡಿರುವ 
ಫ್ಯಾಪನ್ನು. ಫ್ಯಾಷನ್‌ (ನಾ). ಉಡುಗೆ, ತೊಡುಗೆ ಮೊದಲಾದುವು ಕಾಲು: ಒಡನೊಡಂಬಡದ  ಕೆಂಪಿಡಿದ ತಲೆನವಿರ ಬಂಕುಡಿಗಾಲ 
ಗಳಲ್ಲಿ ಕಾಲಕಾಲಕ್ಕೆ ಬಳಕೆಗೆ ಬರುವ ಸಂಪ್ರದಾಯ, ರೂಢಿ: ಬೆರಳುಗಳ ದೊಡ್ಡ ತುಟಿಯ . ದೂರ್ತಿನ ಸೊಗಸದಡಿಯಿಡುವವಳೆ 


ದಿನದಿಂದ ದಿನಕ್ಕೆ ಉಡುಗೆ ತೊಡುಗೆಗಳ ಫ್ಮಾಷನ್ನು ಬದಲಾಗುತ್ತಲೇ 

ಇರುತ್ತದೆ (69). ಫ್ಯಾಷನ್‌ : ಅವಳು ಈಗಿನ ಕಾಲದ ಯಾವ 

ಫ್ಯಾಷನ್‌ ಅನ್ನೂ ಮಾಡುವುದಿಲ್ಲ (ಕಂ). (ಇ. 8೬೩೬1೦೧7 ) 
ಫ್ರೋಕ್ತು 'ಪುರೋಖ್ತ' ನೋ. 

ಬ (ನಾ). ೧. ಕನ್ನಡವರ್ಣಮಾಲೆಯ ನಲವತ್ತುಮೂರನೆಯ 
ಅಕ್ಷರ ; ಬಕಾರ : ಉತ್ತರಪದದ ಆದಿಯಲ್ಲಿರುವ ಕ, ತ, ಪ ಗಳಿಗೆ 
ಕ್ರಮವಾಗಿ ಗ, ದ, ಬ ಗಳು ಪ್ರಾಯಶಃ ಆದೇಶವಾಗಿ ಬರುವುವು 
(ಕಳ್ಮಾರ.೪0). ೨. [ಗಣಿತ] ವರು ಎಂಬ ಸಂಖ್ಯೆಯ ಸಂಕೇತ : 
“ ಖಠಫರಮದೆರಡಕ್ಕು ಗಡ ಬ ಲಂ ಮೂಟಜಕ್ಕು” (ಮುಂಗರಾ- ೦೦೪-೦೦). 

—ಬ (ಪ್ರ). ಗುಣವಾಚಕದೊಂದಿಗೆ ಸೇರಿ ವ್ಯಕ್ತಿವಾಚಕಾರ್ಥವನ್ನು 
ಕೆಡುವ ಒಂದು ಪ್ರತ್ಯಯ : "ಪಳಬ', 'ಪೊಸಂಬ' ಪರಾ. 

ಬಂಕ, "ಬಂಕ್ಕೆ ' ನೋ. 

ಬಂಕ, ` ಪಕ್ಕ ' ನೋ. 

ಬಂಕ್ಕ ' ಬಾಂಕ್ಕು' ನೋ. 

ಬಂಕಂಗಡಿ (ನಾ). ಮುಂಭಾಗದ ಎರಡೊಕಡೆಗಳಲ್ಲಿ ಜಗಲಿಗಳಿರುವ 
ಅಂಗಡಿ : ಅಲ್ಲಿಂದ ಹೊರಟ ಮೇನವನು, ಮೈಲಾಪುರದ ಕಾಳಾದೇಎ 
ರಸ್ತೆಯಲ್ಲಿರುವ ಗೋಪಾಲನಾಯರ್ರ ಬಂಕಂಗಡಿಗೆ ಬಂದು ಮುಟ್ಟಿದನು 
(ಳಾಲರುತಿ. ೩೩)- [ಬಂಕ್ಕ (< ಬಾಂಕ್ಕು) + ಅಂಗಡಿ (ಆಅಂಗಾಡಿ) ] 

ಬಂಕಣ “"ಬೊಕ್ಕಣ್ಣ' ನೋ. 

ಬಂಕದೆಆ* (ನಾ). ಒಂದಂ ಬಗೆಯ ತೆರಿಗೆ. ಸಂಂಕ : ಬಂಕದೆಟ* 
ಸಿದ್ಮಾಯ ಬಿಟ್ಟಿ ಕೊಟ್ಟಣವನುಪಸುಂಕ ಮಲವದಿಕೆ ಸೊಲ್ಲಗೆ ಕವಣ 
ಕಡ್ಡಾಯ (ಸಂಗಾ. ೨೨-೨೬). [ಬಂಕ್ಕ + ತೆಆ್‌,] 

ಬಂಕಪುರ, ಬುಕಾಪುರ (ನಂ). ಒಂದು ಊರಿನ ಹೆಸರು; ಐ ಈಗಿನ 
ಧಾರವಾಡಜಿಲ್ಲೆಯ ಶಿಗ್ಗಾಂವಿತಾಲ್ಲೂಕಿನ ಒಂದು ಊರು: 
ಬ(ಜ್ಯ ]ಪುರದ ಧೋರ ಜಿನಾಲಯದ ಚನ್ನ ಪ್ರಭ ಭಟಾರಾರ್ಪ್ಪ 
ಸುಣ್ಣಿಯನಭ್ಯನ್ಮರಸಿದ್ಧಿ ಯಾಳುತ್ತಿರೆ. (೩ಇಇಇ. ೩1-1: «೪-೭: 926); ಚಕ್ರ 
ಗೊಟ್ಟಿ ವ್ವುಚ್ಚಂಗಿ ವಿರಾಟನ ಪೊಳಲು ಬನ್ಶಪುರಂ ಬನವಾಸೆ (ಎಳ- 2೪1. 
ತಕ್ಕಠಾ. ೬೨-೯ ; 1242). ಬಂಕಾಪುರ: ಬಜ್ಕ್ಕಾೂಪುರದೊಳಜಿತಸೇನಭಟ್ಟಾರಕರ 
ಶ್ರೀಪಾದಸನ್ನಿರಿಯೊಳ್‌ . . , ನೋನತ್ತಿ (ಎಳ. 11, ೩೪೨೦೦೯; 974); 
ಬಂಕಾಪುರದ ಪಂಚಮಶಸ್ಮಾನಮುಂ (ಎಇ. 2128. 0೦೭೦-೩೦; ೩065); 
ಬಂಕಾಪುರಕ್ಕೆ ಹೋದರೆ ಡೊಂಕು ಬಿಟ್ಟೀತೇ? (ಗಾರ). (ಬಂಕ, + ಪುರ] 


ಬಂಕಾಪುರ «ಬಂಕಪುರ' ನೋ. 
ಬಂಕಿ ವಂಕಿ' ನೋ. 
ಬಂಕು, (ಕ್ರಿ). ಬಾಗು; ಡೊಂಕಾಗಂ; ವಕ್ರವಾಗು: `“ಬಂಕು-- 


ಕೌಟಿಲ್ಕೇ (ವಕ್ರವಾಗು)” (ಕಮರ); ಸೊವಡಿಂಗಮಗ್ಗಿಸಿ ತುಂಬಿವೆರಸು 
ಕೂಂಕಿ ಬಂಕಿ ಬಿಟ್ಟಿ ಕುವಳಯಾಪೀಡನಂ ಕುವಳಯಾಪೀಡನಂ ಮಾಡಿ 
(ಅರರೇ. ೪-98 ರ): ಕೊಂಕುತೆ ಬಂಕುತೆ ಹಾರೈಸುತ್ತಂ .. . ಆಡುವ 
ಗುಂಡಯ್ಮನ ಹೊಸೆನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯೆಂ (ಕುಂವಿಜ. 
ಕ ೨೩೭೩-೨೦). "ಬಗ್ಗ್ಗು' ಪರಾ. [ದೇ. ॥ ತಮಿ. ವಾಜ್ಕು; ಮಲ. 
ವಾ; ತುಳು. ಬಾಂಗು; ಕೊಡ. ಬಾಂಗ್‌; ತೆಲು. ವಂಗು; ಕೋಲಾ. 
ನಾಯ್ಕಿ. ಪರ್ಜಿ. ವಂಗ್‌ 1 

ಬಂಕ್ಕು "ವಂಕು? ನೋ. 


30 


80 


836 


6 


ಹಸ್ತಿನಿ (9ನವ. ೨-೦೬೩). ಬಂಕೂಳಿಕಾಲು : ಬಂಕುಳಿಕೌಲು ಜಂಘೆಗಳು 
ವಳ್ಳಿಹ ಉಗುರ್ಗಳು (ಇಳಿಗಂಂ. 9ಈ೪೪-೩).- 


[ಬಂಕುಡಿ (ಎ ವಂಕುಡಿ) .. ಕಾಲು; (ಆ ಕಾಲ್‌,)] 


ಬಂಕುರು (ನಾ). ಒಂದು ಬಗೆಯ ಮಾನು: ಹೆಲ್ಲರಂ ಬಂಕುರಂ 
, . ೬ ಗಿಜ್‌ಲುಗಳೆಂಬ ಹೊಳೆವಳಿಯ ವಿಸುನ್ಗಳಂ ತವಿಸುತಿಹ ಬೇಡರಂ 
ನೋಡಿದಂ ಭೂಪೂಲನು (ಹಠ%9. ೩-9೬) [?) 

ಬಂಕುಳಿಕಾಲು " ಬಂಕುಡಿಗಾಲು ` ನೋ. 

ಬಂಕೆ,, ಬಂಕ, ಬೊಂಕ. ಬೊಂಕೆ (ನಾ). ೧. ಒಂದು ಬಗೆಯ 


ಆಂಟು.- ಗೋಂದು;  ನಿರರ್ಯಾಸ: ಬಂಕೆಯಂಟಿನಂದದಿ ಸ್ನೇಹ 
(5ನಮು. ೪೪-೩೪): ವಿ. ಅಂಟು: ಜಿಗಿ : ತ್ರಿದೋಷದಲ್ಲಿ ಸಾನವನ ನಾಡಿ 
ಅತಿಶೈತ್ಯವಾಗಿ ತುಪ್ಪವ ತೊಡೆದ ಹಾಗೆ ನಯವಾಗಿ ಬಂಕೆ ಬೆವರಾಡುವದು 
(ವೈದೃಸಾ- 1. 3). ಬಂಕ್ಕ: ೧. `ಬೂರಗಬಂಕ' ಪರಾ. ೩. ಸಿಪ್ಪೆ; 
ತೊಗಟೆ: ದಾಳಿಂಬದ ಬಂಕಮಂ ಚೂರ್ಣಿಸಿ ವಸ್ತ್ರಗಾಳಿತವಂ ಮಾಡಿ . ; . 
ತೆಗೆದುಕೊಳ್ಳಲು ಎಂತಪ್ಪ ಬಹುಮೂತ್ರಮುಂ ವತಾಣ್ಣುಂ (ಸಳನ್ಮಿ. ast). 
ಬೊಂಕ: ೧. “ಕೋಲಕಂ, ತಕ್ಕೋಲಕಂ,, ಕೋಶಫಲಂ ೩ 
ತಕ್ಕೋಲದ ಗಿಡ, ತಕ್ಕೋಲದ ಬೊಂಕ” (ಸಿರ್ಮಾಂತಿ. ೨೦೪)- ಬೊಂಕೆ: ೧. 
“ ಪಾಯಸಃ . . . ಸರಳದ್ರವ। -೫ ಸರಳದೇವದಾರುವೃಕ್ಷದ ಬೊಂಕೆ ” 
(ಸಿರ್ಮಾಂತಿ- ೨೦೪) - "ಬೂರಗೆಬಂಕೆ' ಪರಾ. 
ಬಂಕೆಬೆವರು- ಅಂಟಂಟಾದ ಬೆವರು: ಜ್ವರ ಬಿಟ್ಟು 
ಮೈಯೆಲ್ಲಾ ಬಂಕೆಚಿವರಿನಿಂದ ತೊಯ್ದು ಹೋಗಿದೆ (64). 
[ದೇ. ॥ ತೆಲು. ಬಂಕ; ಕೋಲಾ. ಬಣ್ಯ.ಬಕ್ಕ ನಾಯ್ಕಿ. 

ಪರ್ಜಿ. ಬಾಕ್‌ : ಗೊಂಡಿ. ಬೊಕೆ೦*) 

ಬಂಕ್ಕೆ " ವಂಕು' ನೋ. 

ಬಂಕೆಯರಸ (ನಾ). ಒಬ್ಬಾತನ ಹೆಸರು: ಬಂಕೆಯರಸರಾಳುತ್ತಿರೆ 
ಬಂಕೆಯನ ಮಗಂ ಕುನ್ಹಟ್ಟ (ಎಇ. ೫28, ೨೦೩-೪: 874): ಮಹಾಸಾಮನ್ತ 
ಕಜುದೇವಯ್ಕರಾನ್ವಯದೊಳ್‌ ಬಜಕ್ಕೆಯರಸರ ಮಗಂ ಶ್ರೀಲೊಕಟೆ 
ಯರಸರ" (ಎಳ. ೪11 (3), 6೪೪೦. ೩೬೮- 8; 902). [ಬಂಕ « ಅರಸ) 

ಬಂಕೋಲು (ನಾ). ಕೊಕ್ಕೆಕೋಲು; ದೋಟಿ: ಹಣ್ಣಿ ಬಂಕೋಲ 
ನುರೆ ಮುಂಗೈಯ್ಗಳೆಡೆಯಲ್ಲಿ ಹೊಂದಿಸುತ (ರುರಘು. -೦೨)- 

[ ಬಂಕ್ಕು (ವ ವಂಕು) + ಕೋಲ್ಕು (< ಕೋಲ“) 1 


ಮಗುವಿನ 


ಬಕ್ಕ; 


ಬಂಗ (ನಾ). ೧. ಭಿನ್ನವಾದುದು: ಚೂರು; "ಬಂಗ (ಬಂಗಿ) 
ಭಂಗ ಇ ನಾಶ, ಭಿನ್ನ” (ಕದ್ಮಳೋ, ೨೭). ವ. ಕಷ್ಟ: ದುರ್ಗತಿ; 
ಹೀನಸ್ಸಿತಿ : ಏನೋ ನಿನ್ನ ಅಣಿವು ದಣಿವು ಬಂಗ ಬಡತನ 


ಎಲ್ಲೂ ಕೇಳಿಕೊಂಡು ಬಂದಾಯ್ತು (ಹುಟ್ಟಹ-೦೩61; ನಿನೋ. ಅವರ ಬಂಗ 
ಬಡತನಕ್ಕೆ ಒಂದಿಷ್ಟು ಕಾಯಿ ಕಸಿ ಕಿತ್ತುಕೆೊಂಡ್ಲೋಗಿ ಹೊಟ್ಟಿ 
ಹೊರಕತಾರೆ (ಕನ್ನೂರು. 0೬೪) ; ಬಂಗು ಬಂದವನಿಗೆ ಬಂಗ ಬರದಿರದು 
(ಗಾರ). ೩. ಅವಮಾನ; ತೇಜೋಭಂಗ: ಅವರ ಮನೆ ಬಾಗಿಲಿಗೆ ಹೋಗಿ 
ಅನುಭವಿಸಿದ ಬಂಗ ಎಂದಿಗೂ ಮರೆಯಲಾರೆ (6). ೪. (ಆಲಂ) 


ವೃತ್ತಿ ; ಉದ್ಯೋಗ ; ಆಳುಗಳೆಲ್ಲಾ ವ್ಯವಸಾಯಗಳಿಗೂ 
ಬಂಗಗಳಿಗೂ ಸೇರಿಕೊಂಡರು (ರೆಸ್ತಳ. ೪೧)- (೭ ಸಂ. ಭಂಗ) 
ಬಂಗಡ (ನಾ). ಒಂದು ಬಗೆಯಂ ಬಳ್ಳಿ : ಬಿಳಿತಿಗಡೆ. ಬಂಗಡಬಳ್ಳಿ 


(ಮೈ ಠಂ. ೩6-೦೦೩೮). 


[21 


ಬಂಗಡೆ ೬೧೬೩ ಬಂಗಾರಕಡ್ಡಿ 
ಬಂಗಡೆ, ಬಗ ಡೆ (ನಾ). ಒಂದು ಬಗೆಯ ಕಡಲ ಮಾನು: ಸೀಗುಡಿ ಬಳಸೂಜಕಿಕಾಅಂ ವೈರಿಬಂಗಾಅ೦ (ಮಂಬರಾ. ೫, ೨೦೪-೯; 081): 
ಗೆಂಡೆ ಕುಚ್ಚು ಹಣ್ಣ ಲು ಬಸಿಗ ಗಿಜಿಲು ಬಂಗಡೆ ಹಾವು . . . ವಿತಾನ್ಗಳಂ ರಿಪುರಾಯ[॥ು]ವರಬಂಗಂಣಐ೦ (3ೌ9ಇ- ೫1-11; ೦೬೨-೬: 1119) : ಬಿರುದ 
ಗುದಿಗೆಯ್ದರು (a ೫.೪೩) ; ಈ ಹೊತ್ತೂ ರಂಪಣಿ ಹಾಕಿದ್ದರೆ ಬಂಗಾಟಿಂ ಶಾಮಂತ ಗಸಣಿ (ಮೈಂ, ೧೪೩೭. ೧೭-೨೪; 1196). ಬಿಂಗರ : 
ಬಂಗಡೆ ರಾಶಿಗಟ್ಟಲೆ ಬೀಳಬಹುದಿತ್ತು (ಮೂರುರಾ- ೬೫8) ; ಸಸ್ವಿರ್ಲು ೩. ಉಂಗುರದ ಕಾಲ ಊರುತ ಜಾರುತ ಬಿಂಗರದ ನಡುವ ಬಳುಕುತ 


ಮತ್ತು ಬಂಗಡೆಮಾನಿನ ಗಬ್ಬುವಾಸನೆಯೊಡನೆ ಕುದುರೆಯ . .. 
ಉಚ್ಚಿಯ ಕಟುದುರ್ವಾಸನೆಯೂ ಕೂಡಿದ್ದು ದನ್ನು ನೋಡಿದರೆ (ನೂಲನು. 
೪೨0). ಬಗ್ಗಡೆ : ಪಂದಿಮಾನ್ಪೆ ಅಕಿಮಾನ್ಪಗ್ಗಡೆ ಬಣ್ಣ ಮಾನೆನಿಪಿವೆಲ್ಲಂ 
ಬೀಳ್ತುವಾ ತಾಣದೊಳ್‌  (ರಾಜಕೇ- ೩-೧೦೫). 
[ ತುಳು. ಬಂಗುಡೆ. ಬೊಂಗುಡೆ. | ಮರಾ. ಬಂಗಡ್‌ ] 
ಬಂಗಡ್ಡ (ನಾ). ಒಂದಂ ಬಗೆಯ ಹುಲ್ಲು: (೪. (2) 


ಬಂಗರ, “ಬಂಗಾರ” ನೋ. 

ಬಂಗರ, "ಬವರಿ' ನೋ. 

ಬಂಗರಳಿ (ನಾ). ಒಂದು ಬಗೆಯ ಸಸ್ಯ : “ಬಂಗರಳಿಯೆನೆ ಹೀಲವಕ್ಕುಂ" 
(ಮಂಗರಾ. ೩೬-೦೭) ; ಬಂಗರಳಿಯರಳಿ . . . ಪೇರಿಪ್ಪೆ ತುಪ್ಪೆಗಳಿರ್ಪವು 
(ನಂದವಡ. ೦೦-೨೬). (2) 

ಬಂಗಲೆ. ಬಂಗ್ಲೆ (ನಾ). ದೊಡ್ಡಮನೆ: ಮಹಲಂ : ಕೃಷ್ಣರಾಯರು 


ವಾಸಮಾಡುತ್ತಿದ್ದುದು ಆ ಬಡಾವಣೆಯಲ್ಲಿ ಸ್ವಂತ ಬಂಗಲೆಯಲ್ಲಿ (ಮಹಾಗ- 


93) : ಮಧ್ಯಾಹ್ನ ಹೊಸಬರನ್ನೆಲ್ಲ ಬಂಗಲೆಗೆ ಬರಹೇಳಿ . . . ಹಾಜರು 
ಪಟ್ಟಿಯಲ್ಲಿ ದಾಖಲು ಮಾಡಿಕೊಂಡರು (6ಕ್ತಕೂ- ೬೨). ಬಂಗ್ಲೆ: ಈ 
ಬಂಗ್ಲೆಯಲ್ಲಿ ಎಷ್ಟು ಕೋಣೆಗಳಿವೆ ? (ತಂದುಟ. 66) : ಊರ ಹೊರಗೆ 


ದೊಡ್ಡದೊಂದು ಬಂಗ್ಲೆ ಮಾರಾಟಕ್ಕೆ ಬಂದಿದೆ (ಹನ್ನೊಂದರ: €ಓ). 
{ +0. Bungalow:/ ಹಿಂ. ಮರಾ. ಬಂಗಲಾ) 
ಬಂಗವಾಡಿ (ನಾ). ಒಂದು ಊರಿನ ಹೆ ರು: ಬಂಗವಾಡಿಯ ಕೆಲಗೆ 
ಬಿತ್ತುಕಟ್ಟು ಬಿಟ್ಟುದು (ಎಳ. ೩, ಕೋಲಾರ. ೧೯೮-೦೯; ಸು: 950) - 
(ಬಂಗ? 4 ಪಾಡ್ಯಿ) 
ಬಂಗಳಿಚ (ನಾ). ಬಂಗಾಳದೇಶದಲ್ಲಿ ಹುಟ್ಟಿದವನಂ ; ಬಂಗಾಳಿ: 
ವರಳಿಚಂ, ಬಂಗಳಿಚಂ (ಕಂತ್ಮಿನು- 930 ವ್ಮಾಪ್ಮಾ). [ಬಂಗಳ್ಳ 4 - ಇಚ) 
ಬಂಗಾರ, ಬಂ!1ರ,, ಬಂಗಾಲಿ, ಬಿಂಗರ, ಬಿಂಗಾರ, ಬಿಂಗಾರ್ಕಿ,ಭಂಗಾರ, 
ಬಂಗಾಅಿ (ನಾ). ೧. (ವಿಶೇಷವಾಗಿ ಒಡವೆಗಳನ್ನು ಮಾಡಲು 
ಉಪಯೋಗಿಸುವ) ಒಂದು ಬಗೆಯ ಹಳದಿಬಣ್ಣದ ಲೋಹ ; 
ಹೊನ್ನು ; ಚಿನ್ನ: “ಬಂಗಾರ (ಭಂಗಾರ) - ಭೃಂಗಾರವ ಚಿನ್ನ. 
ಚಿನ್ನದ ಹೂಜಿ” (ತದ್ಮಕೋ. ೨೬) : ಹಳೆಯ ಬಂಗಾರದಿಂದ ಹೊಸ ಒಡವೆ 
ಮಾಡುವಂತೆ ಹಳೆಯ ವೈದಿಕಧರ್ಮಕ್ಕೆ ನವ್ಯಚೇತನವನ್ನು . . , 
ಶ್ರೀಕೃಷ್ಣನು ನೀಡಿದ್ದಾನೆ (ಕಾರದ. 009) : ಅತ್ತಿಮಬ್ಬೆ . ಲಿಬಗಾರರಿಗೆ 
ಬಂಗಾರದ ಕಂಟವನ್ನು ದಾನಮಾಡಿಬಿಡುತ್ತಿದ್ದಳು (ರಾನತಂ- ೦೭೩). 
೨. ಚಿನ್ನದಿಂದ ಮಾಡಿದ ಹೂಜಿ: ಮೇಲಿನ ತದ್ಭಕೋ' 
ಪ್ರಯೋಗವನ್ನು ನೋಡಿ. ೩. ಚಿನ್ನದ ಒಡವೆ ; ಸ್ವರ್ಣು 
ಭರಣ : ಹಣ ಬಂಗಾರ ವಸ್ತ್ರ ಕಪ್ಪಡ ಬಟ್ಟೆಯಲ್ಲಿ ನೆಟ್ಟನೆ ಬಿದ್ದಿರಲು 
ಕಂಡು ಕಾತರಿಸಿ ಕೈಮುಟ್ಟಿ ಎತ್ತದ ಭಾಷೆ (6ದನ- ೨೦-೩೨) : ಬಣ್ಣವ 
ನುಡರು ಬಂಗಾರಗಳನು ತೊಡರು (ನೇವತಸಂ, ೪-90) : ಮೈಯ್ಯ ಬಂಗಾರಗಳ 
ನುಗಿದು ಮುಜಮಾಡಿದರ" (ತಂಪು. ೨೪-೨೪). ೪, (ಆಲಂ) ಮಕ್ಕಳನ್ನು 
ಪ್ರೀತಿಯಿಂದ ಕರೆಯುವಾಗ ಬಳಸುವ ಶಬ್ದ; ನನ್ನ ಬಂಗಾರ 
ಬಾಪ್ಪಾ ಇಲ್ಲಿ (ಊಂ). ಬಂಗರ, : ೧. ಮುತ್ತಿನ ಕಂಠಿ ಬಂಗರದ 
ಕೊಡೆ (ಎಕ- ೪1 ಶಕ್ಕವು. ೦೦೯-೩೬; 1717); ಬಂಗರವು ಬೆಂಕಿಯೊಳು 
ಬೀಳಲು ಬಂಗರವು ತಂಡಸದಿ ಹುಡುಕಿಯೆ ಹಿಡಿದ ತೆರನಂತೆ (ಕ್ಲಾಸಿ. 
06-೩೭). ಗಿ ಬಂಗಾಜಿ ; ೫. (ಆಲಂ) ಶ್ರೇಷ್ಠನಾದವನು : ಪರ 


2೭೦ 


ಲಕ್ಕವ್ವ ಬಂದಳೇ (ನಾಠರ. 
ಭೃಂಗಾರ” (ತದ್ಯಕೋ. 


3೩). ಬಿಂಗಾರ : ೧.' “ಬಿಂಗಾರ (ರಿ) - 
ಯಕ್ವ ಕ್ಕಿತ್ವಂ-ಯಜು -ರಿಜು 3] 
ಭೃಂಗಾರ - ಬಿಂಗಾರ (ಕಮದ- ೨೬ ಶ್ರಯೋ). ೬. ಕಾಗೆಬಂಗಾರ; 
ಅಭ್ರಕ : ಇದರಲ್ಲಿ ಮುಖ್ಯವಾಗಿರುವ ವಸ್ತುಗಳೆಂದರೆ ನುಣುಪಾದ 
ಜಿಡ್ಡಿನಂಶಿರುವ ಖನಿಜದ ಪುಡಿ, ಬಿಂಗಾರ (ಟಾಲ್‌) (ಕಂಕೋ. 1. ೩೬). 
ಬಿಂಗಾರ್ಕಿ : ವಿ. (ನಂಜವೆ ಗೆ ₹ಣ್ಟೆರವಿ ಮಾಡಿ, ಹೊನ್ನ ಬಿಂಗಾರಿ 
ಯನ್ನು ತೋರಿ, ಮುಗುಳ್ಳು ಕೊಳ್ವನು) (ಶಟ್ಮ 9. ೯೨-3೩). ೭. ತೂಗು 
ಬಿಟ್ಟಿರುವ ಚಿನ್ನದ ಅಲಂಕಾರವಸ್ತು; ಗುಳೋಪು ; ರಸಗುಂಡು . 
ಬಿಗಿದ ಬಿಂಗಾರಿಗಳ ಹಸುರ್ವಂದರವ ಮುಸುಕಿ ನೆಗೆದ ಮೇಲ್ಮಟ್ಟುಗಳ 
ಸೂಯಾಣ ಪಂಚವರ್ಣದ ಚೂಳಿಕೆಗಳೊಪ್ಪಲು 1110 ವಿವಾಹಗೃ ಹವೆಸೆ 
ಯಿತ್ತು (ಸರ್ಕಾ. 6-84); ಬಿಗಿದ ಬಿಂಗಾರಿಗಳ ಮೇಲ್ಯಟ್ಟುಗಳ ಮಣಿ 
ಮಯಸೂಸಕದ. . -ಚಪ್ಪರದೆಡೆಯೆಡೆಯ ಚ್ಯಾಗೆಯ ಚತುರಂಗದ ವಿಚಿತ್ರದ 
ರಚನೆ ಚೆಲುವಾಯ್ತು (ಕುನ್ಮಾಸ- ೬-೨3); ಬಿಗಿದ ಬಿಂಗಾರಿಗಳ . . . ಸುತ್ತಣ 
ಸಾಲಭಂಜಿಕೆಗಳ ಏಲಾಸದಲಿ ಸೊಗಸಿತಾ ಮಂಟಪ (ತೂರಂ. ೦-೦೩-೪). 
ಭಂಗಾರ : ೧. ವರ್ಗಚತುರ್ಥಾಕ್ಷರಂಗಳ್ಗೆ-ಘಟ*ಯಂ , . . ಭಂಗಾರಂ, 
ಭಂಡಾರಂ (ಕಠುದ. ೦೫ ಪ್ರಯೋ); ತೋರದ ತೋಳುಳ್ಳರ್‌ ಭಂಗಾರದ 
ಕಂಭದವೊಲಪ್ಪೊಡಂಬುಳ್ಳವರ*್‌ (ಸಸಿನಂರ, ೦-೦೪), ೩, ಚಿನ್ನದಿಂದಾದ 
ಭಂಗಾರ (ಒಡವೆ) ಚಿನ್ನದ ರೂಪಲ್ಲದೆ ಮತ್ತೊಂದು ರೂಪಾಗಬಲ್ಲುದೆ ಹೇಳಾ 
(ಸರ್ಕೇನ. ೦೪-8೨). ೮. (ಆಲಂ) ಶ್ರೇಷ್ಠವಾದುದು; ಉತ್ತಮವಾದುದು: 
ಭಂಗಾರದಂಥಾ ಎತ್ತೊಂದು ಮೊನ್ನೇ ಕೈಯೊಳಗಿಂದ ಹೋಯ್ತು (ಅಕೋಳ. 
90). A ಭಂಗಾಣಿ: ೫. ಮಣ್ನಳಿಕ ಬಿರುದ ಭಂಗಾಆಂ (Was: 21-1. 
ರಾಯಜಗದಳಮ[ನೋಜ] [ರತಿ]ಮಚ್ಚರಿಪ ಸವತಿ:ಮದ 

ಭಂಜನೆ ರಾಯಭಂಗಾಆ (ಎಇ. x೫x೪1I1, ೩2-46; 7062); 
ರಸೂಲ್‌ಕಾಅ ವೈರಿಭಂಗಾಣಿ (ಎಳ. 11. ೦೪೩-9೦; 3153) - 
ಬಂಗಾರದ ನೀರು ಎ ಚಿನ್ನದ ಬಣ್ಣ ಬರುವಂತೆ ಮೆರಂಗನ್ನು 
ಕೊಡುವ ರಾಸಾಯನಿಕದ್ರವ : ಬೆಳಿ  ಒಡವೆಗೆ ಬಂಗಾರದ ನೀರು 


೩೦) : 


€L-L; 1062) ; 


ರಾಯರಾಯ 


ಬಿಡಿಸಿದ್ದಾರೆ (ಕೂಂ). ಬಂಗಾರದ ಮುಲಾಮು «- ಚಿನ ದ 
೦ ತ 

ಮುಲಾಮು, - ಗಿಲೀಟು ಅವೆಲ್ಲಾ ಬಂಗಾರದ ಮುಲಾಮು 

ಹಾಕಿದ ಒಡವೆಗಳು (ರೂಂ). ಬಂಗಾರದವಳು, ಭಂಗಾರದವಳು 


ಐ (ರಾಜನ) ಉಪಪತ್ನಿ : ಪಟ್ಟದ ಹೆಂಡತಿಗೆ ಅಚ್ಯುತರಾಯನೆಂಬ 
ಮಗನಿದ್ದನು. ಬಂಗಾರದವಳಿಗೆ ಕ ೈಷ್ಣರಾಯನೆಂಬ ಮಗನಿದ್ದ ನು (ನೀತಿತಂ- 
೪81. ೨೦) ; ಬಂಗಾರದವಳು. ಬಂಗಾರಕ್ಕಾಗಿ ಹೆಂಡಿರಂತೆ ಬಂದವಳು. 
ವೇಶ್ಕೆಯಲ್ಲ. ಮದುವೆಯಾದ ಹೆಂಡಿರಲ್ಲ (ನಮ್ಮನು. ೦೩೫) ; ದೊಡ್ಡಮ್ಮ 
ರಣಧೀರನ ಭಂಗೂರದವಳಾಗಿರಲು ಅಪೇಕ್ಷೆಪಟ್ಟು, ಅರಮನೆಗೆ ತೆರಳುತ್ತಾ ಳೆ 
(ಸಂಸಳ. ೦೦೨)- ಭಂಗಾರದ ಸ್ತ್ರೀ ಬಂಗಾರದವಳು : “ಭೋಗಿನ್ಯಃ, 
ಅನ್ಯಾಃ, ನೃಪಸ್ತ್ರೀಯಃ - ಅರಸು ಭೋಗಪಡುವದಕ್ಕೆ ಉಪಯುಕ್ತ 
ರಾಗಿ ಪಟ್ಟದ ರಾಣಿಗಿಂತಲೂ ಖಿ. ಸೋಯ ಪೆಸರುಗಳು. ಇದು 
ಭಂಗಾರದ ಸ್ತ್ರೀಯರಿಗೂ ಹೆಸರಾಗುತ್ತೆ, ” ಡಿರ್ಮಾಟಿ. ote). 
ಹೃದ Mi ಭೃಂಗಾರ, ಭ್ರೃಗಾರೀ. / ತಮಿ. ಪಜರ, ಪಜ್ಕರು ; 
ತುಳು. ಬಂಗಾರ, ಭೆಂಗಾರ್‌, ಭಂಗಾರ; ತೆಲು, ಬಂಗರ, ಬಂಗರು, 
ಬಂಗಾರ, ಬಂಗಾರು] 
ಬಂಗಾರಕಡ್ಡಿ (ನಾ). ಚಿನ್ನದ ಕಡ್ಡಿಯಂತೆ ತೆಳುವಾಗಿರಂವ ಒಂದು 


ಬಂಗಾರಚೌಕಿ 


ಬಗೆಯ ಬತ್ತ: ಈಗ ಬಂಗಾರಕಡ್ಡಿ ಬೆಲೆ ಕ್ವಿಂಟಾಲಿಗೆ ನಾನೂರೈವತ್ತು 
ರೂಪಾಯಿ ಆಗಿದೆ (ಊಂ). "ಬಂಗಾರಸಣ್ಣ' ಪರಾ. 
(ಬಂಗಾರ + ಕಡ್ಡಿ] 

ಬಂಗಾರಚೌಕಿ (ನಾ). ಅರಮನೆಯ ಸ್ತ್ರೀಯರಂ ವಾಸಿಸುವ ಅಂತಃ 
ಪರದ ಒಂದು ಭಾಗ: ಕಂಗೊಳಿಸುವ ದಿವ್ಯಕಾಂತಿಯ ತೀಡುತ 
ಬಂಗಾರಚಳಕಿಯೊಪ್ಪಿದುದು (೪050. ೭-೩6). [ಬಂಗಾರ 4 ಚೌಕ) 

ಬಂಗಾರಸಣ್ಣ (ನಾ)... ಬಂಗಾರಕಡ್ಡಿ : ಬಂಗಾರಕಡ್ಡಿಯನ್ನೇ ಬಂಗಾರ 
ಸಣ್ಣ ಎಂದೂ ಕರೆಯುತ್ತಾರೆ (ಕೂ). (ಬಂಗಾರ 4 ಸಣ್ಣ] 

ಬಂಗಾರಹುಡಿ (ನಾ). ಚಿನ್ನದ ಪುಡಿ: ಬಂಗಾರಹುಡೀಲೇ ಭಂಡಾರಾನ 
ಬೆಳಸೇನಂದಾಂವಾ (ಸನಗೀ. ೪-6). [ಬಂಗಾರ 4 ಹುಡಿ (ಆ ಪುಡಿ)) 

ಬಂಗಾಲ, ಬಂಗಾಳ (ನಾ). ಒಂದು ದೇಶದ ಹೆಳಸರಂ; ವಂಗ: 
ಬಂಗಾಲದಲ್ಲಿ ಮುತ್ತೈದೆಯರು ಶಂಖದ ಬಳೆ ಹಾಕಿಕೊಳು ತ್ತಾರೆ 
(ಇತ್ಕಳ. 9); ಬಂಗಾಲ : ಭಾರತಉಪಖಂಡದ ಈಶಾನ್ಯಭಾಗದಲ್ಲಿರುವ 
ಐತಿಹಾಸಿಕಪ್ರದೇಶ (ಳಂಳೋ. ೩1. ೬೬೪), ಬಂಗಾಳ : ವಂಗ ಕಳಿಂಗ 
ಬಂಗಾಳ . . . ನೇಪಾಳರ್‌ ಮೊದಲಾದ ರಾಜಪುತ್ರರ ಪಂಕ್ತಿಗಳೊಳಂ 
(೧ಂಳೆ. 3-0೦೩ ರ); ಲಾಳ ಚೋಳ ವರಾಳ ಯವ ಬಂಗಾಳ... 
ವಿದರ್ಭಧರಣೀಪಾಲತತಿ ಸಂದಣಿಸಿದುದು (ಕೊರರಾ. 
ಅಂಗಾಲಿಗೆ ತ್ರಾಣವಿದ್ದರೆ ಬಂಗಾಳಕ್ಕೆ ಹೋಗಬಹುದು (ಗಾರೆ). 

(ಹಿಂ. ಮರಾ. ಬಂಗಾಲ್‌. | ಸಂ. ವಂಗ] 

ಬಂಗಾಲಿ, ಬಂಗಾಳಿ (ನಾ). ೧. ಬಂಗಾಳದೇಶಕ್ಕೆ ಸೇರಿದವನು. 
೨. ಬಂಗಾಳದೇಶದ ಭಾಷೆ: ಈ ಬಂಗಾಲೀಚಿತ್ರಕ್ಕೆ ಈ ಗೌಡ 
ಬಂಗಾಲೀ ವಿಮರ್ಶೆ ಹೊಂದಿಕೆಯಾಗುತ್ತದೆ (8ರಾ6. ೩೩). ಹಿ. (ಆಲಂ) 
ಮೋಸಗಾರಿಕೆ ; ಕುಯುಕ್ತಿ : "ಗೌಡಬಂಗಾಲಿ', "ಬಾರಾಬಂಗಾಲಿ' 
ಪರಾ. ಬಂಗಾಳಿ : ಪಿ. ಬಂಗಾಳಿಯನ್ನು ಅಭ್ಯಾಸ ಮಾಡಲು ಈ 
ಭಾಷಾಂತರ ನೆರವಾಗುತ್ತದೆಯೆಂಬುದು ನನ್ನ ನಂಬಿಕೆ (0೦೦ರ. 1. xvi 
ಕುನ್ನು8). ಹಿ. ಬಂಗಾಳಕ್ಕೆ ಹೋದರೂ ಗವುಡಬಂಗೂಳಿ ಬಿಡಲಿಲ್ಲ (ಗಾರ) - 
೪. ಒಂದು ಬಗೆಯ ಮರ ; ಹೂವರಸಿ : ರಕ್ತವಿಪ್ಪದು ಬಂಗಾಳಿ 
ರಸದಂತೆ (ಉರ್ಮೋತ್ರ. ೩-೨೩-೨೦), ಬಂಗಾಳಿಗಿಡದ ಬುಡಕ್ಕೆ ಕುಳಿತ 
ಮುದುಕಿಯ ಕಡೆಯಿಂದ ನಾಲ್ಕಾಣೆ ಪುಗ್ಗೆ ತಿಂದು ಮುಗಿಸುವಷ್ಟರಲ್ಲಿ 
ಶಾಲೆ ಬಿಟ್ಟಿತು (ಗಾಳತ- ೦೭೬). : ೫. [ಸಂಗೀತ] ಒಂದು ರಾಗದ 
ಹೆನಿರು : ಸಮಸ್ತರಾಗಂಗಳೊಳಗೆ ರಾಮಕ್ರಿಯೆ . . , ಬಂಗಾಳಿ 
ಮಧ್ಯಮಾವಶಿಯೆಂಬ ಮುವತ್ರ್ತಾಣು ರಾಗಂಗಳೇ ಮುಖ್ಯಮಾಗಿ ಬಳಕೆ 
ಯಿಂದ . . . ಇರ್ಪವು (ಂನೀಕ. ೨೩೪); ವಾಟ ಸಾಳಂಗ ಬಹುಳಿ ಬಂಗಾಳಿ 
ಈ ನಾಲ್ಕು ರಾಗವಾದಿಯಾದ ಮೂವತ್ತೆರಡುರಾಗವನು . . . ಪಡುವರು 
(ಕೈರಸೂ. 1, ೨೨). [*- ಹಿಂ. ಮರಾ. ಬಂಗಾಲೀ] 

ಬಂಗಾಲಿತನ (ನಾ). ಮೋಸ ; ವಂಚನೆ; ಠಕ್ಕು : ಕಂಗಾಲತನವು 
ಹೆಚ್ಚಾದ ಕಾಲಕ್ಕೆ ಅನ್ನದ ಕೊರತೆಯನ್ನು ತತ್ವಜ್ಞಾ ನದ ಬಂಗಾಲಿತನದಿಂದ 
ಮುಚ್ಚೆ ಬೇಕಾಗುತ್ತದೆ (ಏಕಾಮಂ- ೩೪). [ಬಂಗಾಲಿ 4. ಎ. ತನ) 

ಬಂಗಾಳ "ಬಂಗಾಲ' ನೋ. 

ಬಂಗಾಳಪಚ್ಚೆ (ನಾ). ಒಂದು ಬಗೆಯ ಔಷಧದ್ರವ್ಮ : ಬೋಳಾಮಸ್ತಕಿ, 
ಬಂಗಾಳಪಚ್ಚೆ, ಪಚ್ಚೆತುತ್ತ , . . ತಾಮ್ರದ ಚೆಂಬಿನಲ್ಲಿ ಮರ್ದಿಸಿ ಹುಳು 
ಕಡ್ಡಿ ರಕ್ತ ಬರುವ ಹಾಗೆ ಕೆರೆದು ತೊಡೆಯೆ ಗುಣ (ಏಠ್ಮಪ. ೧೦೪). 

[ *- ತಮಿ. ವಜ" ನೈ ಳಪ್ಪಚ್ಚೆ 1 

ಬಂಗಾಳವಿದ್ಯ (ನಾ). -ಬಂಗಾಲಿತನ ; ಬಂಗಾಳವಿದ್ಧದಹಮ್ಮಿನಲಿ ಬಸವ 

ನಾಡಿಗೊಡೆಯನ ಗೆಲ್ವ ಹಮ್ಮೊಡಗೂಡಿ ಗೃಹಕೈದಿದನು (ಕಾಫು. ೬-೦). 
[ಬಂಗಾಳ (ಬಂಗಾಲ) - ವಿದ] 


೦-೭-೦೪) ; 


೬೧೬೪ 


30 


ಬಂಚರದ್ದಳಿ 


ಬಂಗಾಳಿ "ಬಂಗಾಲಿ ' ನೋ. 

ಸಿಬಂಗಾಅ ` ಬಂಗಾರ ' ನೋ. 

ಬಂಗಿ " ಭಂಗ್ಗಿ' ನೋ. ಚ 

ಬಂಗಿಮುಕ್ಕ " ಭಂಗಿಮುಕ್ಕ' ನೋ. 

ಬಂಗು (ನಾ). ೧. ಚರ್ಮದ ಮೇಲೆ ಕಪ್ಪುಚುಕ್ಕೆಗಳುಂಟುಗುವ 
ಒಂದು ಬಗೆಯ ಚರ್ಮರೋಗ : ಬೀರಗೆ ಸಿದ್ಧಾರ್ಥಂ ಕಾಲಕ್ಮೀರಗೆ 
ಕರಿಯೆಳ್ಗಳೆಂಬಿವಂ ವೂಸುಗಜಕ್ಷೀರದೆ ಳರೆದಾನನಪಂಕೇರುಹಮಂ ಬಂಗು 
ಪಂಗುಗುಂ (ರೋಕೋಶ, ೯-66); ನರವುಲಿ ಮೊಡವಿ ಬಂ[ತಾಕಾಂ. ಭಂ, ಪಂ] 
ಗು ನೆರೆದಾಂನನದ ಚಿಬ್ಬುವೆರಸಿರ್ದ ಇಂಕುಳಿನ ನಿಡಿಯೊಡಲು (8ನನ. ೦೦-೦೦); 
ಪಡವಲದ ಬೀಜವ ಪೂಸೆ ಬಂಗು ಶೀರ್ಗುಂ (ಕ್ಕ. 6೪). ವಿ. ಬೂಷ್ಟು; 
ಬೂಜು : ಅವನುಪಕಾರಮನಾಂ ವೇ[ಟ]ವೇಟ್ವೂದೆ ನಮ್ಮ ತಿರಿದು 
ತಂದುಣ್ಣಶನಕ್ಕವ[ರ]ಣ್ಣೆ ಸೂಜಿಮೊನೆಯೆನಿಸುವೆಣ್ಣೆಯುಂ ಬಂಗುಮಾದ 
ಕಟಿಯುಂ ಪೇಟ ೦ (ಸುಳುವೂ. ೨-೬೪)- [ದೇ॥ ತಎಂ. ವಜ್ಕು] 

ಬಂಗುರಿಸು (ಕ್ರಿ). ೧. "ಬಂ ಎಂದು ಶಬ್ದ ಮಾಡು: ಇಂಗಡಲ 
ತಾಮರಸದಿ ಬಂಗುರಿಪ ತುಂಬೆಗಳ ಗಾವರೆಂ ಗಾನ ಮಿಗೆ ರಂಗಿಸುತ 
ಕೇಳುವೆಯ ನಿಟ್ಟಿಪ್ರ. ಸಮುದ್ರೇಶ (00ಗಪ್ರು- ೨-೩೦)- ೨. (7): 
ಬಾಂಬಟ್ಟೆಯೆಡೆಗೆ ಹೊಗಿ ಬೆಳೆದದೃತಘಟಮಂ  ಗಣನೆಯುಲ್ಲಿನಿಸಿ 
ಬಂಗುರಿಪ ಖಚರಪವಎನಂಗಳಿಂ ಬಿಡದೆಅ*'ವ ತಂಗರಗವೊ ಎನಿಸಿ 
ಶೃಂಗಚೆಂದೆಂಗೆಸೆದವು (00ಗಫುು- 8-೨೪). [? + -ಇಸ್ಕು) 

ಬಂಗ್ಲೆ "ಬಂಗಲೆ' ನೋ. 

ಬಂಚ. ವಂಚ (ನಾ). ೧. ಪೀಳಿಗೆ ; ಮನೆತನ : ಕುಲ: “ವಂಶನಂ 
ಬಂಚಮೆನಲಕ್ಕು” (ಕಬ್ಮಳ್ಳಿ- ೩೭): ಈ ೮ಲಸ್ನಿಡನಲಾದೆೊಂ ಕೊಬಲ್ಬಾಳರ 
ಕೊಡುಗೂರರ ಬಣ್ಣ ಮತ್ತನ್ತೆ ಅಟುಗೆ (ಎಳ-111( 2). ಹೆಗ್ಗಡ- ೩-೦೫; ಸತಿ. 
ಇನೆಯು ಕಠ); ಶತ್ವಕ್ಕೆ ಚತ್ವಂ. . . ವಂಶ._ಬಂಚ (ಕಶುರ- ೨೬೩ ಪ್ರಯೋ). 
೨. ಕೊಳಲು : ಎರಡುಂ ಬಂಚಂಗಳಿಂದಿಂಚರಮೊಸರ್ವಿನೆಗಂ ಕಿನ್ನರ 
ದ್ವಂದ್ವಮೊತ್ತುತ್ತಿರೆ . . . ಕೇಳುತ್ತಿರ್ದ . ಕಾದಂಬರಿಯನವನಿಪಂ ದೂರ 
ದೊಳ್‌ ಕಂಡಂ (ಕಾದಂಉ. ೦೬೪): ಮದನನ ಬಿಲ್ಲ ಜೇವೊಡೆ ಎಪಂಚಿಯ 
ಬಂಚದ ನುಣ್ಣು ಕರ್ಣಪೂರದ ಪರಮಾಮೃತಾಂಬುವೆನೆ ನೇವುರದಿಂದುಡೆ 
ನೂಲ ತೊಂಗಲಿಂ ಮೃದುರೆವಮುಣ್ಣಿ (ತಂತ್ರ. ೪-3೦): ಗೋವರ ಪೆಣ್ಣಳ್‌ 
ಬಂಚದ ಗಾವರಕುರೆ ಸೋಲ್ಲು ಬಳಸಿ ನಿಲೆ (ಕಮನ. ೪-08೬). 
ವಂಚ: ೧. “ಎಂಚಂಜ ವಂಶಂ” (ಕರುದ- ಶಂ. ೨). ವಿ. “ವಂಚಿಗ' 
ಪರಾ. [ ಸಂ. ವಂಶ] 

ಬಂಚನೆ (ನಾ). ಮೋಸ; ಕಪಟ: “ಅತಿಬಂಚನೆಯೆನೆ ಮರಟಕ್ಕು 
[ಮಲಸದಕ್ಕೂ]” (6ನ್ನಳಂ- ೫): “ಬಂಚನೆಯೆ ವಂಚನೆ” (*ರ್ಕಾ8. ೬೦); ಪುಸಿ 
ನಸೆ ಬಣ್ಣನೆ (ಎಳೆ. ೪1, ೫ಕ್ಕನು. ೯9-೦6; ಸು. 1060 ?)- [-ಆಸಂ. ವಂಚನ] 


ಬಂಚರ (ನಾ). ೧. ಒಂದಂ ಬಗೆಯ ತಂತೀವಾದ್ಮ ; ತಂಬೂರಿ : 
ಆ ಬಂಚರವನ್ನೆತ್ತಿ ವಿಖಾಂಟಿ ಪರೀಕ್ಷಿಸಿ, ಸುತಿ ಮಾಡಿ. . . ರಾಗಮಾಲಿಕೆ 
ಯನ್ನು ಸವಿಗರೆಯುವಳು (ಕೂಕ್ರಕ. ೩೭-೧೨). ೨. ವೀಣೆ (?) : 


ಬಾಳ ಬಂಚರ ಮಿಡಿದು ನುಡಿಸು ಬಂಧುರ ಸುಂದರಾ! (ಶಠೆರಾ. 1. ೪೬೦). 

ಒ. (?): ಚಂಚತ್ತಂಚಶರನ ಬಂಚೆರದಂತೆ ಮುಂಚೆ ಪಂಚಮದಿಂಚರಂ 

ಪಂಚಮೆನೆ ನೆಗಳು ಸಂಗಡಿಸಿದ ಕೆಂಗಣ್ವ ಕ್ಕಿಗಳಿಂ 

“ಭಟ್ಟಂಗಿ ಧ್ವನಿ” (ರಾಜಕೇ. ಕೋಕ) [?) 
ಬಂಚರದ್ದಳಿ ? (ನಾ) : ಅಳಿನೀಜ್ಯಾಮೃದುಮಂಜಶಿಂಜಿತ ಸಮಂ 

ಸಣ್ಣಿಂಚರಂ ಬಂಚರದ್ದಳಿಯೊಳ್ತಳ್ಳೊಡನುಣ್ಮಿ ನುಣ್ಣರದೆ ಮಿಂಚಂ ಸೀಳ್ದ 

ವೋಲ್ಟೊಣ್ಣೆ ಕಾಕಳಿಯೊಳ್ಳೂಡಿದ ಸೀಯನಪ್ಪ ರಸಗೇಯಂ ಚಿತ್ತಮಂ 
£7] 


(ಉಾ9. ೨-೬೬ ವ); 


ತಾಗೆ (ರೀರಾವ- ೩-೬೧). 


ಬಂಚಿಸು 


ಬಂಚಿಸು (ಕ್ರಿ) ೧. ಮೋಸ ಮಾಡಂ ; ವಂಚಿಸಂ : ಬಂಚಿಸಿ 
ತನ್ನನುಜೆಯ ಧನೆಮಂ ಚಪಲಂ ಕೊಂಡು (60ಫು. ೫-೦೪): ಧರ್ಮ 
ಬುದ್ಧಿಯಧರ್ಮಬುದ್ಧಿಯಾಗಿ ಧನಮಂ ಬಂಚಿಸಿ (ಶಂತತಂ- ೦೭೭-3೦): 
೨. ತಪ್ಪಿಸು : ಚಾಣಾಕ್ಕನ ಛೃ ಬ್ಬಯಂ ಬಂಚಿಸಿ [ಕಾಕಾಂ. ಯಿಂದಂಜಿಸಿ] 
ತುತ್ತನರಸಂ ವಿಷಮಿಶ್ರಿತಮೆಂದಜ್‌ಯದೆ ಕೊಟ್ಟ೦ (ನಡ್ಮಾರಾ: 

೦೯೦-೨); ಅತ್ತ ಮನುಜಮನೋಜನುಂ ಮದನಪರಿತಾಪಕ್ಕಾ ಅದುಮ್ಮುಳಿಸಿ 
ಮಧುಮಥನನ ಕಣ್ಣಂ ಬಂಚಿಸಿ . , . ಎಯ್ದೆವಂದು (ಶಂಶಠಾ. ೩-೦೦ ರೆ); 
ನೆಣದ ಪಳ್ಳಂಗಳಂ ಪಾಯ್ದುಂ ನೆತ್ತರ ತೊಅಕಿಗಳಂ ಬಂಚಿ[ಶಾಕಾಂ. ಜಿ) 


ಸಿಯಂಂ , . . ಪೋಗಿವೋಗಿ (ಶಂಶಥಾ. ೦೩-೩೩ ವ) - 
[ಬಂಚನೆ 4 -ಇಸ್ಕು) 
ಬಂಜ (ನಾ). ನಿರ್ವೀರ್ಯನಾದವನು ;' ಷಂಡ : ನಿನ್ನೊಡನಿರ್ದ 


ಬೊಜಂಗರ* ನಿನ್ನಂತಿರೆ ಬಂಜರಲ್ಲರದಟರ್ಕಳವರ* (ಧರ್ಮಾನ್ಮು: ೨-೦೨೩) ; 
ಈ ಸಲೆ ಬಂಜನೆಂಬ ಸೊಲ್ಕೂತ್ರಿಯೊಳಿಂತು ಪೊ:ಪುದು (ಉದ್ಮಟಿ: ೬-೩೮) - 
[೯5 ಸಂ. ವಂಧ್ಯ. / ಪ್ರಾ. ವಂರು. ಮರಾ. ವಾಂರಖ್‌)] 
ಬಂಜಗೆ (ನಾ)- -ಬಂಜ : ಬಂಜಗಂ ನೀನರಸ ಮುಟ್ಟದಿರು . . . ದೂರದಲಿ 
ನಿಲ್ಲು (ಶಂಕು. ೩-೨6). (ಬಂಜ + __ ಗೃ] 
ಬಂಜರ "ಬಂಜರು' ನೋ. 
ಬಂಜರು, ಬಂಜರ (ನಾ). ೧. ಏನೂ ಬೆಳೆಯದ ನೆಲ ; ಬೀಳುನೆಲ ; 
ಪಾಳುಭೂವಿಂ : “ ಊಷವಾನ್‌, ಊಷರಃ. ೨ ಚವುಳುಮಣ್ಣುಳ್ಳ 
ಬಂಜರುದಿಣ್ಣೆ ಪೆಸರುಗಳು” (ಸಿರ್ಮಾಂತಿ- ೯೩) ; ಅರಣ್ಮಪ್ರದೇಶವನ್ನೂ 
ಬಂಜರುಜಮಾನನ್ನೂ ತಾತಾ ಅವರಿಗೆ ವಶಪಡಿಸಬೇಕಾಗಿತ್ತು (ಕಾಗ ಶ- ೭೫) - 
ಬಂಜರ : ೩. (ಆಲಂ) ವ್ಯರ್ಥವಾದುದು; ಬರಡು; ಅಪ್ರಯೋಜಕ 
ವಾದಂದಂ : ಕೀರಂಗಳಾಡದಿಹ ಪಂಜರಂ ಬಂಜರಂ ಸಾರಸಗಳಿಲ್ಲದಿಹ 
ಕಾಸಾರ ನಿಸಾರ (ವೊಕಾರಾ- ೦-3-೭೦). 
ಬಂಜರಾಗು - (ಆಲಂ) ಬರಿದಾಗು ; ಶೂನ್ಯವಾಗು : ಮನ 
ಬೀತು ಬಂಜರಾಯ್ತು (ರಾನೀ ೨-೨೬)- ಬಂಜರು ಬೀಳು ಎ ಏನೂ 
ಬೆಳೆಯದಿರು ; ಫಲವಿಲ್ಲದಾಗು : ಅಷ್ಟು ದೊಡ್ಡ ತೋಟ ನೋಡಿ 
ಕೊಳ್ಳುವವರಿಲ್ಲದೆ ಬಂಜರು ಬಿದ್ದಿದೆ (ರೂಢಿ) . 
[« ಹಿಂ. ಮರಾ. ಬಂಜರ್‌. / ತುಳು. ಬಂಜರ ಎ ಏನೂ ಬೆಳೆಯದ; 
ತೆಲು. ಬಂಜರು] 
ಬಂಜರುಗಾಡು (ನಾ). ಇ ಬಂಜರು. ೧: ಕುಜಗ್ರಹದ ಬಹುಭಾಗ 
ನೀರಿನಿಂದ ಬತ್ತಿ ಹೋದ ಮರುಭೂಮಿ ; ಬಂಜರುಗಾಡು (ಆಕಾಶ. ೨೦)- 
[ಬಂಜರು 4+ ಕಾಡ್ಕು] 
ಬಂಜರುಭೂಮಿ (ನಾ). ಇ ಬಂಜರು ೧: ದೀಕ್ಷಾಗ್ರಹಣ ಮಾಡದ 
ಆಗಮಾನುಷ್ಕಾ ನವು. ಬಂಜರುಭೂಮಿಯಲ್ಲಿ ಬಿತ್ತಿದ ಬೆಳೆಯಂತೆ 
(ಕಾರದ. ೬4)- [ಬಂಜರು 4 ಭೂಮಿ] 
ಬಂಜಾರ (ನಾ). ಒಂದಂ ಅಲೆಮಾರಿ ಜನಾಂಗ ವಂತ್ತು ಆ ಜನಾಂಗಕ್ಕೆ 
ಸೇರಿದ ವ್ಯಕ್ತಿ : ಲಂಬಾಣಿ: (ಬಸನ್ಮು. ೫x೪. ೦). 

[+ ಹಿಂ. ಬಂಜಾರಾ ;.ಮರಾ. ಬಂಜಾರೀ, ವಣಜಾರಾ, ವಣಜಾರೀ] 
ಬಂಜಾವು (ನಾ). ಕರಂ ಹಾಕದ ಹಸು; ಗೊಡ್ಡಾಕಳಂ : ಸತ್ಮನಿಧಿ 
ಕಟ್‌ಸಿದಂ ಬಂಜಾವನು (0೪೫- ೩೨-60)- [ಬಂಜು 4+ ಆವು] 
ಬಂಜು (ನಾ). ಬಂಜೆತನ ; ಗೊಡ್ಡುತನ : `ಬಂಜಾವು' , `ಬಂಜು 

ಗೆಡು' ಪರಾ. [ಬಂಜ + - ಉೃ) 
ಬಂಜುಗೆಡು (ಕ್ರಿ.) ಬಂಜರಿಲ್ಲದಾಗು ; ಫಲವತ್ತಾಗು : ಮೊದಲ 
ಮೊಳಗಿಗೇ ಬಂಜುಗೆಟ್ಟಿತೋ ಭೂಮಿ ಅಣಬೆ ತಾಳಿ (ನೇಘದೂ. ೩-೦೦)- 
(ಬಂಜು 4 ಕೆಡ್ಕು] 


೬೧೬೫ 


15 


25 


46 


ಬಂಜೆವಡಿಸು 


ಬಂಜೆ (ನಾ). ೧. ಗೊಡ್ಡು ; ಫಲವಿಲ್ಲದುದು : “ಬಂಜೆ-- ವಂಧ್ಯಾ(ಧ್ಮ) 
= ಗೊಡ್ಡು ; ವಿಫಲ” (ತರೈಕೋ. ೨೪) ; ಬಂಜೆಯ (ಮ)ರನಂ ಅವಕೇಶಿ 
ಯೆಂಬುದು (ಹರಾಯು. ೨೪-೨೪): ವಿ. ವ್ಯರ್ಥ; ಹಾಳು ; ನಿರರ್ಥಕ: 
ಮಹಾಧ್ವರಕಾಲಂ ಬರ್ಪನ್ನೆವರಂ ದಿವಸಂಗಳಂ ಬಂಜೆಯಿಲ್ಲದುತ್ತೂಂಗ 
ದಾನಂಗಳಂ ಮಾಡುತ್ತುದೃಟಕ್ಷಿತೀಂದ್ರಚಂದ್ರಮನಿರೆಯಿರೆ (ಉದ್ಕಟಿ. 
೪-೩೧ ಬ್ರ ; ದಿನವ ಬಂಜೆಯ ಮಾಡದಿಹ ಪರವಿನಯನಹ 
ವರದೆ ೈವಗುರುಪೂಜನೆಯ ಅನುಗೊಳಿಪನಾವನು ಮನುಜರೊಳ 
ಗುತ್ತಮನು (ಕುನ್ಮಾಣ- ೩-೩೦). “ಬಂಜೆವಡಿಸಂ' ಪರಾ. ೩. 
ಮಕ್ಕಳನ್ನು ಹಡೆಯದವಳು ; ಗೊಡ್ಡಿ: “ಬಂಜೆಯೆನೆ ವಂಧ್ಮಾಖ್ಕಂ” 
(ಕರಳಂ. ೦೫೮) ; ಮಗನಂ ಪಡೆವಂತಿರೆ ಬಂಜೆಗೆ ಮರ್ದಂ ಮಾಟಕ್ಕಿಂ 
(ಸಮನ. ೦೨-೩೬) ; ಬಂಜೆ ಬೇನೆಯನಲಯಳು (ನುಹಾರೇ. ೨. ೦೪೦-೩೧೪) ; 
ಹೆತ್ತರಿಯದ ಬಂಜೆ ಸೂಲಗಿತ್ತಿಯೆ ಜಗದಿ? 
೪. ಪ್ರಯೋಜನವನ್ನು ಹೊಂವದವಳು ; ಫಲವನ್ನು ಪಡೆಯ 
ದಿರಂವವಳು : ಲಾವಣ್ಯದ ಬಂಜೆ ಭೋಗದ ವಿಯೋಗಿಯೆನಿಸಿರ್ದ 
ತರುಣಿಯರ ವಿರಹಾಶಿಶಯಮಂ ಗಿರಿರಾಜಂ ಕರುಣಿಸಿ ನೋಡಿ (೧೦%. 
೪-006 5. ೫. ಒಂದಂ ಬಗೆಯಂ “ನಾಗಾರಿಃ-ಗರುಡ, 
ಬಂಜೆ, ಮಡುವಾಗಲು” (೬4. 63). (ಗು). ೬. ಫಲವಿಲ್ಲದ ; 
ಗೊಡ್ಡಾದ : ಮೊದಲಿಲ್ಲದ ಭೂಮಿರುಹಕ್ಕೆ ಶಾಖೆಬಂಜೆವನಿತೆ 
ಗಾತ್ಮಜಂ ಮೃತಶರೀರಿಗೆ ಜೀವಕಳಾಪ್ರವೇಶಮೆಂಬಿವು ಪೆರತೇನು 
(ಕಕಳ. ೦೩೩-೦೬). ವಿ. ವ್ಯರ್ಥವಾದ; ನಿರರ್ಥಕ; ಹಾಳಾದ: 
ಈಶನಂ ನೆನೆಯದ ದಿನಂ ಬಂಜೆ ದಿನವಯ್ಯ (೧ರ. ದೇ. ೨೭8-೧೦). 

ಬಂಜೆ ಮಾಡು - ಹಾಳಂ ಮಾಡು ; ನಿಷ್ಭಲಗೊಳಿಸಂ : ವಿಜಯ 
ಲಕ್ಷಿ ಒವಮೊಲೀತನ ತೋಳ ತಟಸಿ ನೊಳ್‌ ಪೊಸಯಿಸು ನಲ್ಮೆಯಂ ದಿವಸ 
ಲಕ್ಷ್ಮಿಯನೇಕೆಗೆ ಬಂಜೆ ಮಾಡುವೈ (ಶಂತಾಮಾ. ೯-೦೬೭). ಬಂಜೆಯಾಗು = 
೧. ಫಲವಿಲ್ಲದಾಗು ; ನಿಷ್ಟಲವಾಗು : ಅವಂಧ್ಯಃ, ಫಲೆಃಗ್ರಹಃ - 
ಪಿ. ಬಂಜೆಯಾಗದೇ ಕ್ಲುಪ್ತವಾಗಿ ಫಲ ಬಿಡುವ ಗಿಡದ ಹೆಸರು, ಫಲವೃಕ್ಷ 
(ಸಿದ್ಮಾಂತಿ. ೦೦೦) ; ಭೂಮಿ ಯಾರೊಬ್ಬರ ಸ್ವಂತ ಆಸ್ತಿ ಆಗದಿರುವ 
ಪಕ್ಷಕ್ಕೆ ಅದೆಂದೂ ಬಂಜೆಯಾಗಿರುವುದಿಲ್ಲ (ಫುನರು. ೪೩). ೨. ಮಕ್ಕಳನ್ನು 
ಹೆರದಿರಂ; ಗೊಡ್ಡಾಗು: ಕಪಿಳೆ ಎಂಬಳು ಮಕ್ಕಳಿಲ್ಲದೆ ಬಂಜೆ 
ಯಾಗಿರ್ಪುದುಂ (ಭುಜ್ಕಾಸ್ತ. ೩-60 ನ) ; ಬಮ್ಮುಲದೇವಿ ಬಂಜೆಯಾಗಿಯೇ 
ಉಳಿದಿರಲಾರಳು (ತಶಿ. ಪ್ರಸ್ತಾ). ೩. ವ್ಯರ್ಥವಾಗು ; 
ನಿರರ್ಥಕಗೊಳ್ಳು : ಭಾವರತಿ ಬಲಿದು ಬಂದಂತೆ ಬಗೆದು ಕಣ್ಣೆಆ್‌ದು 
ಕಾಣದೆ ಬಯಲನಪ್ಪಿದ ತೋಳ" ಬಂಜೆಯಾಗೆ (೧ಂಳ. ೨-೦೦೫ 5) ; ` ದಿನ 
ಬಂಜೆಯಾಗದೆ ಪರವತಾತ್ಮರತರಾದ ಮುನಿಗಳಿಗನ್ನದಾನವನು ಮನ ಮುಟ್ಟಿ 
ಮಾಡುವ ಭಾಗ್ಯವೆಂಬುದನಾವ ಮನುಜ ಪಡೆಯಬಹುದೆಂಬ (ಕರಕ - 
೩-೪೦); ಬಂಜೆಯಾಗದು ವಿಪ್ರರಂದೆನ್ನೊಳೆಂದ ನುಡಿ (ಕ ಅಶಾ. ೨೪೩೭). 
[5 ಸಂ. ವಂಧ್ಯಾ. / ಪ್ರಾ. ವಂರಖಾ. / ತುಳು, ಬಂಜೆ. / ಹಿಂ. 

ಬಂರಭಾ ; ಮರಾ. ವಾಂರಭು*) 

ಬಂಜೆಗೈ ಕ್ರಿ). ವ್ಯರ್ಥಗೊಳಿಸಂ ; ನಿರರ್ಥಕಗೊಳಿಸಂ : 
ಬಾಣಮಂ ಬಂಜೆಗೈದಪರೆ ಪೊಜಬಿಗರು (ಕೈ ಮಿಕಾ. ೨೦-೩೪). 

[ಬಂಜೆ 4 ಗೈ (ಆ ಕೆಯ)? 

ಬಂಜೆತನ (ನಾ). ಫಲವಾಗದಿರುವಿಕೆ ; ಗೊಡ್ಡುತನ : ಎನಗೀ ಜನ್ಮೆ 
ಮಿದಿಂತೆ ಬಂಜೆತನದಿಂದಂ ಪೋಕುಮೋ (ಸುಳುಮಾ. «-ಂ09) ; ತನ್ನ 
ಬಂಡೆಶನಮಿಂದು ಪೋದುದು (ಕೈಖಳಾ. ೨೩-೩೯) ; ನಂಜುಂಡ ಜೀವದ 
ಬಂಜೆತನವಳಿಯಿಂತು (ಶರ್ಕಫು- ೩-00) [ಬಂಜೆ 4 ತನ] 

ಬಂಜೆವಡಿಸು (ಕ್ರಿ) - ವ್ಯರ್ಥಗೊಳಿಗು ; ನಿರರ್ಥಕಗೊಳಿಸಂ : ಸತ್ತುರುಪ 


(ಗಿಳಿವಿಂ. 000-೧). 


ಸಸ 


viii 


ತನ್ನ 


ಬಂಜೆವಾಗಲ್‌ 


ರದೇಕೆ ಬಂಜೆಪಡಿಪರ್‌ ಗಡ ದುರ್ಲಭಕಾಲಬಬ್ಬಿಯಂ (ತಂದ್ರಫು. ೨-೩೭) ; 
ಮದಗಂಧಸ 
ಕರಿಶಂಕೆಯಿಂ 


ಸಪ್ತಚ್ಛದಂಗಳಿಂ ಪುದಿದು ಬೆಳೆದ ತಾಪಿಂಛದ ಪೆರ್ಪೊದಜಿ 

ಪಾಯು ದಜಸಳ್‌ ಹರಿವಿತತಿ ಬಂಜೆವಡಿಪೆದು 
(ಕಂದ್ರಪು. ೫-೩೦) . [ಬಂಜೆ .(. ಪಡಿಸು] 

ಬಂಜೆವಾಗಲ್‌. ಬಂಜೆವಾಗಲ, ಬಂಜೆಹಾಗಲ (ನಾ). ಒಂದಂ ಬಗೆಯ 
ಮೂಲಿಕೆ : ವಿಎಧವ್ರಣದೆೊಳ್‌ ಸಲೆ ಬಂಜೆವಾಗಲಂ . . . ಪೂಸುಗಾ 
ವಿಷಂ ಪೊಅಮಡುಗುಂ (ಊೋಕೋಶ. ೧೦-೩೪). ಬಂಜೆವಾಗಲ : ಬಂಜೆ 
ವಾಗಲದ ಗೆಣಸ ನಾಲ್ಕು ವರಹತೂಕವ ನೀರಿನಿಂದಾ ಅರದು ನಸ್ಕಂ ಕುಡಿಯ 
ಕೊಡಲು ಸರ್ಪಯಿಲಿ ಬೆಕ್ಕು ಚೇಳು ನಾಯಿ ನರಿ ಮೊದಲಾದ ವಿಷಗಳು 
ಶಮನವಹುದು (೩5, ೨೬-೬). ಬಂಜೆಹಾಗಲ : ಬಂಜೆಹಾಗಲದ ಗೆಡ್ಡೆ, 
ತುರುಚನ ಬೇರಿನ ತಿಗುಡು ಇವುಗಳನ್ನು ಸಮತೂಕದಲ್ಲಿ ಚೂರ್ಣಿಸಿ 
(ಸಕವೈ. 6೬). [ಬಂಜೆ, -- ಪಾಗಲ್‌) 

ಬಂಜೆವಾಗಲ 'ಬಂಜೆವಾಗಲ್‌' ನೋ. 

ಬಂಜೆವಾತು (ನಾ). ವ್ಯರ್ಥವಾಗುವ ಮಾತಾ ; ಫಲ ಕೊಡದ ಮಾತು: 
ನುಡಿಯಬಹುದೇ ಬಂಜೆವಾತನು (ಕುತ್ಮಾಪಿ. ೬-೨೭). [ಬಂಜೆ --ಮಾತ್ಮು] 

ಬಂಜೆವೊಟ್ಟು (ನಾ). ವ್ಯರ್ಥವಾದ ಕಾಲ; ಪ್ರಯೋಜನಕ್ಕೆ 
ಬಾರದಿರುವ ಸಮಯ ;: ಸದಮಳಪಾತ್ರಕ್ಷೇತ್ರದೊಳಿದು ಬಿತ್ತುವ 
ಪದದ ಪೊಬ್ನು ಗೃಹಮೇಧಿಗದೇವುದೊ ಮಧ್ಯಾಹ್ನದ ಪೊಟ್ಟಲ್ಲದ 
ಪೊಟ್ಟುಂ ಬಂಜೆವೊಲ್ತೂ ತಾನದಂ ಪೊಟಕ್ತೀ (ಅರ್ಧವೇ, ೧-೭೯). 

[ಬಂಜೆ 4 ಪೊಟ್ಟು] 

ಬಂಜೆಹಾಗಲ “ಬಂಜೆವಾಗಲ್‌? ನೋ. '` 

ಬಂಟ ,, ಬಟ. ಭಂಟ (ನಾ).೧. ವೀರ ; ಶೂರ ; ಪರಾಕ್ರಮಿ : 
“ಘನವೀ ರನಪ್ಪವಂ ತುಲಿಿಲಾಳು ಬಂಟಂ” (ಕಕ್ಕೆ. 9೨); ಕನ್ನೆಯ 
ಬಂಟನ ವೃದ್ಧಸ್ತ್ರೀಯ ಮೂವರ ಚಿತ್ರಕಥೆಗಳಂ ಪಟದೊಳ್‌ ತೋಟಾ 
(ಪಡ್ಡಾರಾ. ೧೪-೦6) ;: ಮಹಾಸಾಮನ್ತಂ ಕನ್ನನ ಬಣ್ಣಂ ಕಟಕಪ್ರಾಕಾರಂ 


ಮುಳಿಸಂ 


ನೆರೆವೊಡೆ ಬಣ್ಬ೦ (ಇ. xi 9೩-೭ ; 998). ೨. ಯೋಧ; 
ಸೈನಿಕ : ಕಾಳಗದಲ್ಲಿ ಪೌಜನಿಕ್ಕಿದಡೆ' ಮಾಟ್‌ದಡೆ ಅರಸೆಂಬ 
ರಲ್ತಬೆ ಬಂಟರೆಂಬುದಿಲ್ಲ (ಮೋಳಿವಾ. ೨-೫) ; ಬವರಕ್ಕಾಗದ ಬಂಟನೇ 
(ಸೋಮೇಶ. ೨೨). ೩. ದಾಸ; ಸೇವಕ: ತೊತ್ತಿಂಗೇಕೆ ಲಕ್ಷಣ 


ಬಂಟಂಗೇಕೆ ಆಚಾರ (ಸನ. ೪೬೬) : ಬಗೆದೆನಪರಾಧವನು ಕರುಣಾಳುಗಳ 
ಬಲ್ಲಹ ನೀನು ನಿನ್ನಂಭ್ರಗಳಿಗೀ ತಲೆಬಂಟ ನೀನಿದ ಕಾಯಬೇಕು 
(ಕುವ್ಮಾರಿ- 00-06) ; ನೆಚ್ಚಿನ ಬಂಟಂ ಹನುಮಂತಂ ಕೆಮ್ಮನಿರ್ದನೆ? 
(ಕ್ಕ. ೩೬-56) ; ಸಮಯಕ್ಕಾದವನೇ ನಂಟ, ಕೆಲಸಕ್ಕೆ ಒದಗಿದವನೇ 
ಬಂಟ (ಗಾರೆ. ೪. ದಕ್ಷಿಣಕನ್ನಡದ ಒಕ್ಕಲಿಗರ ಒಂದು ಪಂಗಡ : 
ವ್ಯವಸಾಯಗಾರರು . . . ಬಂಟ, ದಖ್ನಿ (ತುಳುನಾ. ೦೭೦). ಬಟ: 
೧. “ಬಟ (ಬಂಟ, ಬಂಟು). ಭಟ” (ತದ್ಮಕೋ. ೨6); ಸಾಂತರಸ . . . 
ಬೆಸಗೆಯ್ವಲ್ಲಿ ಮರಲಿ ಬಟರಿಂಗೆ ಕೊಟಾರ್‌ (ಎಳ. ೪1, ಕೊಪ್ಪ. 
ಸು. 7007) ; ಅಚುತರಾಯಮಹಾರಾಯರೂ ವೀರಬಟರಿಗೆ 
ದರ್ಮವಾಗಿ ವಿಟ್ಟ (ಎಳ. ೩ (6). ಕೋಲಾರ. ೦೦೪-೫ ; 3536). ವಿ. ಮತ್ತಿ 
ಘಡದ ಚಿಕ್ಕನಾಯಕಹಳ್ಳಿಯ ಸುತ್ತಣ ಬಟರೊಂದೆಸೆಯ ಒತ್ತರಿಸಿ . . 

ಎಲಆ೨ದರು (ಕಂಠಂ. ೦೪-೩೬). ೩. ನಿತಂಬಿನಿಯರಸಿಯ ಬಾಸಿಗಳಂ 
ಯಮರಾಜನ ಬ[ಶಠಾಕಾ- ಭ]ಟರೆನ್ನದೆ  ಶೋಭಾಕರಮೆಂದೊಡಂ 
(ರರ್ಮಾಶ್ಮು. ೭-೦೩೩). ಭಂಟ : ೧. ನಾವು ವೃದ್ಧರು ಬಿರುದುಗಿರುದಿನ 
ಲಾವಣಿಗೆ ನಮಗೇಕೆ ಹೇಳೈ ನೀವಲೈ ಜವ್ವನದ ಭಂಟರು ರಣದ ಧುರ 
ಭರಕೆ (ಕುರ್ಮಾ. €-೩೦) ; ಪಂಠಿಸಿದರಿಗಳ ತಲೆಯನರಿದು ಕಾಳಕಂಠಗೆ 
ವನಮೂಲೆಯಿತ್ತು ಭಂಟರಾಗಿಹೆವು (ಕಂನವಿ. ೮-9೨) ; ಒಂಟಿ ನೀನೊಳ 


೩-೪; 


೬೧೬೬ 


35 


ಬಂಟು 


ಜಗಕೆ ಭಂಟ ಹೊರಜಗಕೆ (ಕೂಂಕಾಕ. ೬೩). ೩. ಭಂಟನಸೆ ಬಕುತರಿಗೆ 

(ಕಂ್ಮಾಉ. ೩-6) ; ಭಂಟನಲ್ಲವೆ ನಾನು ದೀನರೆ ನೆಂಟನಲ್ಲವೆ ನೀನು 

(ಹಂಸಾ. ೭೦)- ೫. ಕಾವಲುಗಾರ ; ಕಾಪಿನ ಆಳು : ಸುಡುಗಾಡಿಕ್ಕೆಗೆ 

ಭಂಟನಂಗನೆ ಹರಿಶ್ಚಂದ್ರಂ (ಸೋಮೇಕ. ೩೨). 
ಬಂಟರ ಬಾವ, ಬಂಟರ ಭಾವ ಇ ಪರಾಕೃಮಿಗಳನ್ನು ಸೋಲಿಸಿ, 

ಅವರ ಕಡೆಯಂ ಹೆಣ್ಣನ್ನು ಮದುವೆಯನಾಗುವವನು ; ಒಂದು 

ಬಿರುದು : ಪರಬಲಭಯಂಕರನುಂ ಬಣ್ಣ್ಬರೆ ಬಾವನುಂ (ಎಳ. ೪1, 

ಕಡೂರು. ೧೩೭-೫೨ ; 1191) ; ಕೊತ್ತೆಗಾವುಣ್ಣನ್‌ ತತ್ತುತ್ರ ಕೋರಾತ್ಯ 

ಗಾವುಣ್ಣಂ ದುಷ್ಪಸ್ವವೂಹಕ ಮುಜಕಿವೊಳ್ಳೆ ಕಾವನೆ ಬಣ್ಣರೆ ಭಾವಂ 
(ಎಕ. 111, ನಂಜನ. ೧೨೨-೦೪: 266 ? ಕೃಕಾ) ; ಯಾಚಕಜನನಿಧಿನಿಧಾನ[ಂ] 
ಬಂಟರ ಭಾವಂ ಪರನಾರೀದೂರಂ ಸರಣಾಗತಪ್ರಿಯಂ 
(೪36. ೪೧-೩೯-೦೦ ; 1128) ; ಗೋವನಿಕಲಂಕಮಲ್ಲ ಬಂಟರ ಭಾವ 
ಪರನಾರೀಸಹೋದರ (26. ೪, ೪0-೨೬ ; 1566). [< ಸಂ. ಭಟ] 

ಬಂಟ್ಮ, ಬಟ್ಟ. ಭಟ್ಕ (ನಾ). ೧. ಹೊಗಳುವವನು ; ಸ್ತಾತಿಪಾಠಕ : 
`ಬಂಟಸಾವಿಂ' ಪರಾ. ಬಟ್ಟ: ೧. 'ಹೊಗಳುಬಟ್ಟ' ಪರಾ. 
೨. ವಿದ್ವಾಂಸ ; ಪಂಡಿತ : (೪. ೩. ಪೂಜಾರಿ : ಪುರೋಹಿತ : 
ಬಟ್ಟರಿಗೆ ಮಂತ್ರಕ್ಕಿಂತ ಉಗುಳೇ ಜಾಸ್ತಿ (ಗಾರ). ೪. ಅಡುಗೆಯವನು : 
ಈವತ್ತು ಬಟ್ಟರು ಬಂದಿಲ್ಲ (ಊಂ). ಭಟ್ಮ : ೧: “ಭಟಃ_ಉಗ್ಗಡಿಸುವಂ” 
(ಕಾಕಕ್ಕ. ೨೪೨). 'ಭಟಾಂಗ' ಪರಾ. [ಎ ಸಂ. ಭಟ್ಟ] 

ಬಂಟ್ಧ (ನಾ). ಶ್ರೇಷ್ಠಜಾಶತಿಯ ಕುದುರೆ : ದಾಂಟಲ್ಬಾರದ ಕುಟಕಯಂ 
ಗೆಂಟಟಿಸೊಳಂ ಕಂಡು ಏರಿದು ಪರಿತಂದು ಮುದಂ ನಾಂಟಿರೆ ಲಂಥಿಸಿ 
ಪೋದವು ಬಂಟಂಗಳೆನಿಪ್ಪ ಕುದುರೆಗಳ" ಕೆಲವದಲಕೊಳ* (ಶಾರಪು- ೦೦-೪). 

[ ?./ಮರಾ. ಬಟ್‌] 

ಬಂಟಂಗ (ನಾ). ಶೌರ್ಯದ ರೀತಿ ; ಪರಾಕ್ರಮದ ಬಗೆ : ಕಂಠೀರವ 

ರಾಜನಿದಿರಲಿ ಕರಿಗಳ ಬಂಟಂಗ ಮೆಲಅ?ವುದೆ ಸ್ವಾಮಿ (ಕಸಂ. ೦೨-೭೨). 
[ಬಂಟ 4+ ಅಂಗ್ಕ] 

ಬಂಟತನ (ನಾ). ೧. ಪರಾಕ್ರಮ ; ಶೌರ್ಯ : ರಾವಣಗೆಂಟುಮಡಿ 
ಯಿಂದ್ರಾರಿ ರಣದಲಿ ಬಂಟತನದ ಪರಾಕ್ರಮಂಗಳ ಕಾಣದೇ ಲೋಕ 
(ಕಡಿಕಿರಾ. ೩೬-೨೦) 7 ಅಕ್ಕ ಮಹಾದೇವಿಯ ವಚನವು ಅವಳ ಧೈರ್ಯ 
ಸಂಹಸಗಳ ನಿದರ್ಶನವಾಗಿ ನಮ್ಮಲ್ಲಿ ಬಾಳುವೆಯ ಬಂಟಿತನವನ್ನು 
ಪ್ರೇರಿಸುತ್ತದೆ (ಕವೂ. 3). [ಬಂಟ, 4 - ತನ] 

ಬಂಟವಣ (ನಾ). ಪರಾಕ್ರಮಿಗಳಂ ಸಲ್ಲಿಸಂವ ಹಣ: ಈನ್ನು ನೆಗರ್ತ್ರೆವೆತ್ತ 
ಬಂಟಸಾಸಿರ್ವ್ವರುಂ ದೇವರ್ಗ್ಗೆ ಬಂಟವಣಮನಾಚಂದ್ರಾರ್ಕ್ಯತಾರಂಬರಂ 
ಬಿಟ್ಟರ್‌ (4334. ಸ1-11, ov3-೬; 1008). (ಬಂಟ + ಪಣ್ಮ) ` 

ಬಂಟಸಾಮಿ (ನಾ). ಹೊಗಳಂಭಟ್ಟರ ಲ್ಲಿ ಮುಖ್ಯನಾದವನು : ಅಚ್ಚಿಗದಿಂ 
ಕಟ್ಟಿದ ಕೆಟ್ಟ ಕನ್ನಡದ ಕಾಲ್ಲಿಬ್ಬಗಳಂ ಬಂಟ[ಶಾಕಾಂ. ಬಟ್ಟ)ಸಾಮಿ:ಗಳಂ 
ಕೇಳಿಸಿ ತಾಮೆ ತಮ್ಮ ಮನದೊಳ್ಳರ್ವಜ್ಞರೆಂದಿರ್ಪ ಕಬ್ಬಿಗರುಂ ಕಬ್ಬಿಗರೆಂಬ 
ಲೆಕ್ಕದೊಳಗೇ೦ (ಅರ್ಥನೇ. ೧-೩೫). ಭ ಇದು ಇತರರನ್ನು ದೂಷಣೆ 
ಮಾಡಿ ಒಡೆಯನನ್ನು ಹೊಗಳುವವನು ಎಂಬರ್ಥದಲ್ಲಿ 
ಉಪಯೋಗವಾಗಿದೆ. [ಬಂಟ್ಕ 4 ಸಾಮ್ಮಿ] 

ಬಂಟಿಕೆ (ನಾ). ವಾರ್ತೆ; ದೌತ್ಯ (?) ; ಅಂಬರೀಷಾವನಿಪಸುತೆಯ 
ಬಂಟಿಕೆಯ ಹರಿಗಂಬರೀಷಂ ಮುಳಿಯನೆ (ಕರ್ಮರಾ - ೦೦-೬೩೫) - 

[ಬಂಟ್ಮ + -- ಇಕೆ] 

ಬಂಟು (ನಾ). ೧. ಪರಾಕ್ರಮ; ಶೌರ್ಯ : ಸಾಸಿರ್ವ್ವರುಂ (ವ)ಆತನ 
ಬಣ್ಣಿಂಗೆ ಮೆಚ್ಚಿ (ಎಕ. ೫13, ಸೊರ2. ೮೬-೭; 1150); ಉಂಟಾದ ಬಲೆ 
ಕಾಲು ಕಣ್ಣಿ ನಾಯಕ ಕುನ್ನಿ ಬಂಟುಳ್ಳ ನಾಯಿ ಹುಲಿಗಳ ಅಂಟುಸಾಳುವ 


ಬಂಟುಗೆಡು 


ಸೇಣೆ ತಡಿಕೆ ಗಾಣಗಳಿಂದ ಉಂಟಾಗಿ ನಡೆಸೆಂದ ರಾಯ (ಹಂಸಾಂ, ೧-೬೦): 
ನಂಟುಂ ಬಂಟುಂ ನೆರಮಿರ್ಷಿನಂ ಗೆಲ್ವುದುಮೊಲ್ವುದುಂ ನಿಮಗಕ್ಕುಂ 
(ಉಮಾಶ್ಕ. ೯೬-೦೭). "ಬಂಟುತನ' ಪರಾ. ೨. ಸೇವೆ; ಕೈಂಕರ್ಯ ; 
“ಬಲಟುಗೆಯ್‌' ಪರಾ. ೩. ಪರಿವಾರ: ರಕ್ಷಕದಳ: ಕಲಿ ಮಲಪ್ರಧ್ವಂ 
ಸಕಂ ಕೇಶಿರಾಜನ ಬಂಟಿಂ ನಯ್ಯ[ಸೇ]ನಸೂರಿಪದಪದ್ಮಾರಾಧನಾರನ್ನ 
ಚಿತ್ತನ್‌ (ಎಇ. ೫೩೪1: 58-06; 1053). ೪. ಸೈನ್ಯ: ದಂಡು: ತುರಗನಂ 
ಮೊಂದುಸತ್ತಿಗೆಯುಮೋದಿರೆ ಕಾಪಿನ ಬಂಟು ಸುತ್ತಲುಂ ಬರೆ (ಆ೦ಿಪು-೦೦-೪೬ 


ಧಿಕಪದ); ಭೂರಿ ಗೋವೃಂದವನು ಗೋಪಕುಮನಾರರನು ಯಾದವರ |. 


ಬಂಟಿನ ಮೇರೆಯನು ಮಿಗೆ ಕಾದನಲ್ಲದೆ ತುಜುವ ಕಾದವನೇ (ಸಾಳ್ಮರಾ: 
೨೦-೬6). ೫. ಸೇವಕ; ಭೃತ್ಯ : ಊಳಿಗದವನು : ನಮ್ಮ ಬಂಟಿಂಗೆ 
[23690. ಎಮ್ಮ ಭಂಟಿಂಗೆ]ನಾಮೆ ಬೆಸಕೆಯ್ವನಿತಾಯತ್ತಿ (ಕೀವಸಂ.೨೦೦-೦೭): 
ಭೂತಗಣ ಬಂಟು ನೃತ್ಯ (ಕಂಡರು- ೩೦-೨೪). [ಬಂಟ್ಕ 4+ - ಉ್ಯ.- 
/ತುಳು. ಬಂಟು ಇ ವೀರೋಚಿತವಾದ ; ತೆಲು. ಬಂಟು)] 

ಬಂಟುಗೆಡು (ಕ್ರಿ). ಶೌರ್ಯ ಕುಂದು ; ಕೆಚ್ಚಲ್ಲದಾಗು : ಕೂರದರ್‌ 
ನೆಲನನೊಟ್ಟಜೆ೫ಿ೨ಂ ಕೊಳೆ ಕೊಟ್ಟು ಬಂಟು[ಶಾಕಾಂ. ಮುಂದು, 
ಮುಟ್ಟುಗೆ]ಗೆಟ್ಟಿನ್ನುಮರಣ್ಮದೆೊಳ್‌ ನಮೆದಪಂ ಯಮನಂದನಂ (ಶಂಶರಾ- 
೭-೩೩) ; ಕಂಠಮಂ ಕತ್ತರಿಸಲಾ ಶಿರಂ ತನ್ನೆಡೆಗೆ ಬಂಟುಗೆಡದೈದಿದೊಡೆ 
(ಶೈ ನಿಂಥಾ, ೧೩-೬೨). [ಬಂಟು + ಕೆಡು] 

ಬಂಟುಗೆಯ್‌ (ಕ್ರಿ). ಸೇವೆ ಮಾಡು ; ಊಳಿಗ ಮಾಡು : ದುಷ್ಕುಲಂ 
ಗಳೊಳ್‌ ಪುಟ್ಟಿ ವೆಜರ್ಗೆ ಕೀಟುಂವೆಸಂಗೆಯ್ದು ೦ ಬಂಟುಗೆಯ್ದಂ 
ನಮೆವುತ್ತಂ. . .ದುರ್ಗತಿಗೆ ಸಲುವರ್‌ (ಶಸಾರ- ೩೭೩). [ಬಂಟು 4 ಕೆಯ್‌,] 

ಬಂಟುತನ (ನಾ). ಪರಾಕ್ರಮ ; ಕೆಚ್ಚು: ಶೌರ್ಯ: ನೆರೆದು 
ಪರದಾರಮಂ ಕಲಿವುದೆ ಚತುರತ್ವಂ ಸೊಕ್ಕುವುದೆ ಬಂಟುತನಂ , . . 
ಎಂಬರ್‌ ಧೂರ್ತರ್‌ (ಕಾರಂಪೂ. ೩೬೬): ಗಜ? ತೋಟ ಗಂಡರೆಂಬವರ 
ಕಾಣೆ ನಿಆ” ಸೋಂಕಲು ಮುನಿಯಿಲ್ಲ ನೋಡಯ್ಯಾ ನಂಟುತನವೇನವನ 
ಬಂಟುಂ[ಪಾಠಾಂ. ಟಿ]ತನವೇನವನ ಹುಲ್ಲ ಕಿಚ್ಚು ಹೊಲೆಯನ ಮೇಳಾಪ 
(ಸನ. ೪. ೧೦೨): ಜಗಂ ನೋಡೆ ಮಾಡಿದನತ್ಕದ್ಳುತಮುಪ್ಪ ಬಂಟು 
ತನಮಂ ಗೋವಿನ್ದದಣ್ಣಾಧಿಪಂ (ಸ9ಇಇ: ಸಸ.6೭-೪೨; 1); ಬಂಟುಶನವು 
ಎದೆಗಾರಿಕೆ ಧೈರ್ಯ ವೀರತ್ವವನ್ನು ತಿಳಿಯಪಡಿಸುತ್ತದೆ (ತುಳುನಾ. ೬೧). 

[ಬಂಟು 4 ಎ ತನ./ತೆಲು. ಬಂಟುತನ] 

ಬಂಟೆದೆ (ನಾ). ಪರಾಕ್ರಮವುಳ್ಳ ಮನಸ್ಸೂ : ಇಂದು ಬೆಳಗಿನಿಂದ 
“ಹೊಯ್ದಳ ! ಹೊಯ್‌ ಸಳ |" ಎಂಬ ಕಡೆಯಿಲ್ಲದ ಕೂಗು ನಿನ್ನ 
ಬಂಟೆದೆಯ ಮುಟ್ಟಲೆಂದಂ ನನ್ನ ಕಿವಿಕೊಳವಿಯಲ್ಲಿ ಹೊಕ್ಕಾಡುತಿದೆ 
(ಎಜಸಾ. ೪)- [ಬಂಟು 3- ಎದೆ (ಇಎರ್ದೆ) ] 

ಬಂಟೇಳು "ಬಂಡೇಳು' ನೋ. 

ಬಂಡ, (ನಾ). ೧. ಪದಾರ್ಥ; ಸಾಮಾನು; ಸರಕು : ಪಲಂಬರ್‌ 
ಶಾಕಟಿಕಪರದರುಂಬೆರಸು ಬಂಡಿಗಳೊಳೀ ಪಬಟೀಯಂ ಧಾನ್ಮಮಂ ತೀವಿ 
ಕೊಂಡು ಪೊಟಲ್ಲೆ ಮಾಅಲೆಂದು ಪೋಪನ್ನೆಗಂ - ಬಂಡಮುಮೆಟ್ಟು 
ಗಳುಂ ಮೊದಲಾಗೆಲ್ಲಮಂ ಕಳ್ಳರ್‌ ಕೊಂಡು ಪೋದರ್‌ (ರಡ್ಡಾರಾ- ೭೬-೦೫); 
ಬಂಡವ ತುಂಬಿದ ಹಸುಬೆ ಕೊಂಡವನ ನುಂಗಿತ್ತು (ಮೋಳಿಮು. ೨೪೩-೭೯೪); 
ಉರುತರ ಬಂಡವ ತುಂಬಿ ಹಡಗೇಜ೨ ಹರದುಗೆಯ್ಯಲು (ಕೇಪಿಎಸಂ. ೪-೦೩). 
೨. ಮಾನವಿಲ್ಲದವನು ; ನಿರ್ಲಜ್ಜ : “ಬೂತುಗಳಿನೆ ಬಂಡರ್‌ 
[ಕಾಕಾಂ. ಬಂಡುಂ]” (೪. ೨೪) ; ಕಬ್ಬಿಗರ ಜೋಡೆಯ ಬಂಡರ. . . 
ಬೀಣೆಗಾಜಟರಾಗರಮೆನೆ . . . ಎಸೆದಿರ್ಪುವು ಸೂಳೆಗೇರಿಗಳ್‌ (ಕವ್ಮಿಕಾ. ೪೨); 
ಲೋಕದೊಳ್ಬೇಡುವಂ ಬಂ[ಶಾಕಾಂ. ಭಂ]ಡಂ (ಕೈಮಿಥಾ, ೨೬-೬೪) ; 
ಬಂಡನ ಸ್ನೇಹ ಮಾಡಿ ಇದ್ದ ಬಂಡ ಕಳಕೊಂಡ (ಗಾರು. ೩. ವಿದೂಷಕ 


೬೧೬೭ 


20 


ಬಂಡಲ್ಲು 


ಹಾಸ್ಯಗಾರ ; ಭಂಡಂ - ಬಂಡ೦ (ಕವುದ. ಕ. ೨೩೩ ಪ್ರಯೋ). 
೪. ಹೇರಳ; ಹೆಚ್ಚಳ ; ಆಧಿಕ್ಕ ದವಸ ಬಂಡವಾಗಿದೆ (ಕಲ್ಕಿ. 
(ಗು). ೫. ನಾಚಿಕೆಯಿಲ್ಲದ ; ಲಜ್ಜೆಗೇಡಿಯಾದ : 
ಬಂಡವೈಷ್ಣವನೆ ಕೇಳದಲ್‌ಂದೆ ಹರಿಯಡಿಯು ಖಂಡಿಸಿದುದೆಂದು ಪದ್ಮ 
ಪುರಾಣಮೊರೆದುದು (ಸದೆ ಫು. ೬-೩೩). 

ಬಂಡಬಂಡವಾಗಿ - ಹೆಚ್ಚು ಹೆಚ್ಚಾಗಿ; ಅತ್ಯಧಿಕವಾಗಿ : ತೊಲೆಗಳ 
ವರೆಗೆ ಬಂಡಬಂಡವಾಗಿ ನೇಲುಬಿದ್ದ ಇಲ್ಲಣ, ಜಾಡಗಳನ್ನು ಸವರಿದರು 


೨೪೦-೨೦). 


(ರಕ್ತರ್ಮ. ೨೬೦). [.೭ಸಂ. ಭಂಡ. / ತಮಿ. ವಣ್ಬ, ವಣ್ಣು; ತುಳು. 
ಬಂಡ್‌, ಬಂಡು, ಭಂಡ್‌, ಭಂಡ, ಭಂಡೆ ; ಕೊಡ. ಬಂಡೇ; ತೆಲು. 
ಬಂಡ, ಬಂಡು ; ಕೋತ. ಬಂಡ್ವಾ. / ಮರಾ. ಭಂಡ್‌, ಭಾಂಡ] 


ಬಂಡ (ಗು). ೧. ಕುಂದುಗಳುಳ್ಳೆ ; ನ್ಯೂನ. ೨. ಸತ್ತ್ವಗುಂದಿದ ; 
ನಿರ್ವೀರ್ಯ. (ನಾ). ಹ. ಬಾಲವಿಲ್ಲದ ಎತ್ತು : “ಬಂಡ-ಬಾಲ 
ಮೋಟಾದ ಎತ್ತು” (ನಾಕರಾ. 8); ಮಾಗಧೀಭಾಷೆಯಲ್ಲಿ ಬಾಲ ಕತ್ತರಿ 
ಸಿದ ಗೂಳಿಯನ್ನು "ಬಂಡ' ಎಂದು ಕರೆಯುತ್ತಾರೆ (686. ೦೦). [ಸಂ.] 

ಬಂಡ್ಕ. ಬಂಡೆ, (ನಾ). ಕುರಿಯ ತಂಪ್ಪಟ ; ಉಣ್ಣೆ : ಬಣ್ಮ್ಣವೇಲಂಗೆ 
ಆಯ್ದು ವಸ (26. ೪111, ೨೮೬-೩೪; 752) ಕುರುಬರ ಸಂಗವ ಮಾಡಿ 
ಶುರಿಗಳ ಮೆಯ್ಸೋದ ಕಲಿತು ಬಂಡ ನೂಲೋದ ಕಲಿತು ` (ನಾಶತ- ೦8೦): 
“ಅಡಿಬಂಡ' ಪರಾ. ಬಂಡ್ಕೆ : “ಊರ್ಣಾ-ಕುರೀಬಂಡೆ ಮುಂತಾದ 
ಕೂದಲು” (ಸಿದ್ಧಾಂತಿ: ೩೮೭). [?] 

ಬಂಡಣ, ಭಂಡಣ (ನಾ). ಕಾಳಗ; ಯಂದ : “ಬಂಡಣ - ಕಾಳೆಗಂ” 
(ಕನುಡ. ಶಂ" ೨), ಬಂಡಣದೊಳೆನ್ನನೋಡಿಸಿ ಕೊಂಡುಯ್ದಂ ನಿನ್ನನಾ 
ಸರಿತ್ಸು ತಂ (ತಂಶಶಾ. ೦-೬೬) : ಚಂಡಕೋದಂಡನ ದಂಡು ಬಂಡಣಕ್ಕಿಸ 
ಲಂಡುಗೊಂಡು ನಿಂತು (ಹಮ್ಮಾರ- ೩-೩೩ 5); ಪಲಬರರಸರಂ ಬಂಡಣ 
ದೊಳ್‌ ಗೆಲ್ಲು (ಮರಾಠ. ೨-೩೬ 5). ಭಂಡಣ :; “ಯುದ್ದ: ಹ್ವಯಂ 
ಭಂಡಣಂ” (ಕರ್ಕಾನಿ. ೨); ಭಂಡಣದೊಳಟಿದು ಪೆಂಡಿರ ಭಂಡಾರಂ 
ಪೋದೊಡದು ಎಧಾತೃವಶಂ (ಅಂತ್ರ. ೦೦-೭೦); ಭಂಡಣದೊಳ್‌ ಜಯಾಪ 


ಜಯಮೆಂಬುದು ಸಿದ್ಧಂ (ರಶಕು: ೨-೩೪) ; ಚಂಡಪರಾಕ್ರಮದಷ್ಟ 
ಶಶಾಂಕರ್‌ ಭಂಡಣಮಂ ಪೊಕ್ಕಾ ನೃಪಪಂಚಕದೊಳಗೆ ಪಳಂಚಿದರು 
(ಇಯಕಾ. ೬೨೫೩) - [ «ಸಂ. ಭಂಡನ ] 


ಬಂಡತನ (ನಾ). ನಾಚಿಕೆಯಿಲ್ಲದಿರುವಿಕೆ; ಅವಮಾನದಿಂದ ಕೂಡಿರಂ 
ಎಕೆ; ನಿರ್ಲಜ್ಜೆ : ಆ ಯಮಂ ಬಂಡತನವೇ ಶೆ ಶ್ವೇತ ನಡೆ ನರಕಕುಂಡಕ್ಕೆ 
ನೀನೆಂದು ಗರ್ಜಿಸಲೈ (ಕೆಂಪು- ೩೦-೨೬); ಪೈಶಾಚರಂತೆ ಹೇಸದೆ ರಕ್ತ 
ಪೂನಮಂ ಮಾಡಿಯೊಡಲ ಪೋಷಿಸಿದೆ ಬಂ[ಾಕಾ. ಭಂ]ಡತನವಿದು 
(ಕೈ ಭಾ. ೨-೬೦). [ಬಂಡ್ಕ + - ತನ] 

ಬಂಡಬಾಳು (ನಾ). ಮಾನವಿಲ್ಲದ ಬಾಳು; ಹೀನಬದುಕು : ಬಂಡ 
ಬಾಳನ್ನು ಬಾಳಿದ ಬಾಣಭಟ್ಟ ಏಕಿಂದು ಪರಾಧೀನನಾಗಿದ್ದಾನೆ ? 
(ಶಾ96- ೦೦೯). [ ಬಂಡ್ಕ -- ಬಾಳ್ಕು (ಎಬಾಟ) ] 

ಬಂಡಮಾತು (ನಾ). ನಾಚಿಕೆಯಿಲ್ಲದ ಮಾತಂ ; ಇನ್ನೊಂದು ಸಲ 
ಇಂಥ ಬಂಡಮಾತು ಆಡಬೇಡ (ಕೂ). (ಬಂಡ, -- ಮಾತು] 

ಬಂಡಲು, ಬಂಡಲ್ಲು (ನಾ). ೧. ಗಂಟು; ಮೂಟೆ : ತನ್ನ ಮೇಲೆ 
ಹೇರಿದ ಬಂಡಲನ್ನು ಹೊತ್ತುಕೊಂಡು ತಿರುಗುವ ಆಭ್ಯಾಸ ಮಾಡಿಕೊಳ್ಳ 
ಬೇಕಾಯಿತು (80ಗಾಜಿ- ೩8) - ವಿ. ಕಟ್ಟು; ಪೊಟ್ಟಣ : ಚಹಾ ತುಂಬಿದ 
ಕಿಟ್ಲಿ, ಬಿಸ್ಕೀಟ ಬಂಡಲುಗಳು ಬಂದವು (8ರಾನ- ೦೭). ಬಂಡಲ್ಲಂ : ೧. 
ನನಗ ಇರಲೀ ಅಂತ ಒಂದು ದೊಡ್ಡ ಬಂಡಲ್ಲ ತಂದು ಕೊಟ್ಟಾರ ನೋಡ! 
(ರೆಂದಯ. ೪೪)- [4 -ಇ0. ೫೦೫61] 

ಬಂಡಲ್ಲು "ಬಂಡಲು” ನೋ. 


ಬಂಡವಲ 


ಬಂಡವಲ “ಬಂಡವಾಳ” ನೋ. 

ಬಂಡವಲು -ಬಂಡವಾಳ' ನೋ. 

ಬಂಡವಳ -ಬಂಡವಾಳ' ನೋ. 

ಬಂಡವಳಗಾರ -ಬಂಡವಾಳಗಾರ' ನೋ. 

ಬಂಡವಾಲಶಾಹಿ `ಬಂಡವಾಳಶಾಹಿ' ನೋ. 

ಬಂಡವಾಳ, ಬಂಡವಲ, ಬಂಡವಲು, ಬಂಡವಳ. ಬಂಡವಾಳು. 
ಬಾಂಡವಲು, ಭಂಡವಲ. ಭಂಡವಲು, ಭಂಡವಾಳ. ಭಂಡವೂಳು., 
ಭಾಂಡವಲ, ಭಾಂಡವಲು. ಭಾಂಡವಳು (ನಾ). ೧. (ವ್ಯಾಪಾರ 
ಅಥವಾ ಉದ್ಯೋಗದಲ್ಲಿ ತೊಡಗಿಸುವ) ಮೂಲಧನ :. ಅಸಲು : 
ಇಲ್ಲಿನ ಕೈಗಾರಿಕೆಗಳಿಗೇ ಬಂಡವಾಳವಿಲ್ಲದಿರುವಾಗ. . . ಇಲ್ಲಿ ಏಳಿಗೆ 
ಹೇಗುಂಟಾಗಬೇಟ ? (ಕ್ರ. ೧೫೧); ಅರ್ಥಶಾಸ್ತ್ರದಲ್ಲಿ ಬಂಡವಾಳ 
ವನ್ನು ಒಂದು ಉತ್ಕಾದನಕೂರಕವಾಗಿ ಪರಿಗಣಿಸುವುದು ರೂಢಿಗೆ ಬಂದಿದೆ 
(ಕವಿಕೋ, ೫1, ೭೩೩). ವ. ಬೆಲೆ; ಮೌಲ್ಯ: ಚಮತ್ಕಾರಗಳ 
ಚದುರತನಮಂ. . . ಶೃಂಗಾರದ ಬಂಡವಾಳಮಂ ತಿಳಿದವಳು (ಸಸಿಗಂಧಿ. 
೨೨೦-೩). ಬಂಡವಲ: ೧. ವ್ಯವಹಾರಿಸುವಂಗೆ ಬಂಡವಲಮಿ[ಪಾಕಾಂ- 
ಬಂಡಮೊದವಿ]ಲ್ಲದೆಂತು ಪೋದಪ್ಪೆ (ಫುಣ್ಮಾಸ್ರ- 6-೬ ವ). ಹಿ. (ಆಲಂ) 
ಸತ್ತ್ವ: ತಿರುಳು; -ಸಾರ; ತಮ್ಮಲ್ಲಿದ್ದ ಬುದ್ಧಿಯ ಬಂಡವಲವನ್ನು 
ವ್ಯವಹಾರಕ್ಕೆ ಬಳಸಿ, ವ್ಯವಹಾರನಿಪುಣರಾಗಿದ್ದರು (ಕನಸಿ-' ೦೦೪). 
ಬಂಡವಲು : ೧. ಸಂಪತ್ತಿಯನ್ನು ಹುಟ್ಟಿಸಲಿಕ್ಕೆ ಬಂಡವಲಾದರೂ 
ಬೇಕು (ಮುಂಬಯಿ ೩-೨೩೦). ೩. ಆತನು ಅದೊಂದು ಕೊಡಲಿಯಿಂದ 


೬೧೬೮ 


ಉ 


15 


20 


ಇಡಿಯ ಆಯುಷ್ಯದಲ್ಲಿ ಹೊಟ್ಟೆಯ ಪ್ರಶ್ನೆಯನ್ನು ಬಿಡಿಸಬಲ್ಲನು. ಅದುವೆ: 


ಅವನ ಬಂಡವಲು (ತಕ್ಕಡಿ- ೩೯); ಸುಖ ಸಿಗಲೊಲ್ಲದೆಂದು. . . ಮಡದಿ 
ಮಕ್ಕಳಿಂದ ಕಾಣೆಯಾಗುವದಕ್ಕಾಗಲಿ ಬಹಳ ಬಂಡವಲು ಬೇಕಿಲ್ಲ 
(89೪2 - ೩೭). ಬಂಡವಳ; ೧. "ಬಂಡವಳಗಾರ' ಪರಾ. ಬಂಡವಾಳು: 
೧. ನಿವ್ಮೂ ದಯದ ಬಂಡವಾಳೊಂದಧಿಕವಾಗಿರಲಿ (ಪರಶು: ೩೨೨೦). 
ಬಾಂಡವಲು : ೧. “ಬಾಂಡವಲುಶಾಹಿ' ಪರಾ. ಭಂಡವಲ : ೧. 
ಭಂಡವಲ ಹಾಕಿ ಭಂಡವಲ ತಗಿಯೋ ಕೆಲಸ (ಗಂವಾಯಿ- ೨೧೮); ಭಂಡವಲ 
ಕೂಡಾ ಆಗ ಸ್ಥಿರವಾಗಿ ನೆಲೆಯೂರಿತ್ತು (ಏಸುತ- 0€)- ಭಂಡವಲು: ೧. 
ಗೋದಿಯ ಒಂದೇ ವ್ಯವಹಾರದಲ್ಲಿ ಭಂಡವಲಿನ ಇಮ್ಮುಡಿ ಲಾಭವಾಯಿತು 
(8ಯಂತ. ೩೯6); ಕಲಕತ್ತೆಯ ಪತ್ರಿಕೆಗಳು ಪರದೇಶದ ಭಂಡವಲಿನಿಂದಲೇ 
ಕೂಡಿದ್ದವು (ಶ್ರೋ. 39). &- ಮೂಲ ಭಂಡವಲು ಮುಗಿಯಲಿಲ್ಲ, 
ವಿಜ, ಬೆಳೆಯಲಿಲ್ಲ ಕೂಡ ಜ್ಞಾನವೆಲ್ಲ ಅಜ್ಞಾನದಂತೆ ಮೊದಲಿದ್ದ ಹಾಗೆ 
ಮೂಢ (ಅರಳು. ೨೩4೯-೬): ಭಂಡವಾಳ. .೧. «ಭಂಡವಾಳಗಾರ' 
ಪರಾ. ಭಂಡವಾಳು: ೧. «ಭಂಡವಾಳುಗಾರ' ಪರಾ. ಭಾಂಡವಲ: 
೧. ಮಲ್ಲೇಶ ನೌಕರನಲ್ಲದಿದ್ದರೂ ಗೌಡನ ಭಾಂಡವಲದಲ್ಲಿಯೆ ವ್ಯಾಪಾರ 
ಮಾಡುವ ಪಾಲುಗಾರನಲ್ಲವೆ? (ತ್ರಂಸ' ೪). ಭಾಂಡವಲು: ೧. ಅವನ 
ಭಾಂಡವಲು ಉಪಯೋಗಿಸಿಕೊಂಡು ಇತ್ತ ಬೇರೆ ವ್ಯವಹಾರ ಸಾಗಿಸ 
ಬೇಕಿಂಯಿತು |! (ಶ್ರಎಸ. ೩೬); ಯಾವನೊಬ್ಬ ಸಾಹಸಿಯೂ ನಾಲ್ಕಾರು 
ಮಂದಿಯ ಕಡೆಯಿಂದ ಭಾಂಡವಲು ಕೂಡಿಸಿಕೊಂಡು (ಪ್ರ 20ರ- ೨೭). 
೪. ವಸ್ತು ; ಸಾಧನ: ಈಗ ಹಡಗದ ಎಣ್ಣೆ -ಮಂಖ್ಯ ಭಾಂಡವಲ-ತೀರಿತಂ 
(ಅಶನಾ. ೨೨೩)- ಭಾಂಡವಳು: ೩. ಭುಂಡವಳು ಅವನಲ್ಲಿಲ್ಲ (ಒಂಬದ, ೨೬.) 

ಬಂಡವಾಳವಿಲ್ಲದ ಬಡಾಯಿ « ೧. ಸತ್ವವಿಲ್ಲದ ಜಂಬ; ಒಣಜಂಬ; 
ನಾನು ಬಂದಡವಾಳವಿಲ್ಲದ ಬಡಾಖಿ:ಯನ್ನು ಕೊಚ್ಚಿದ್ದೆ (ನಡೆರಾ- 11, ೧೦೦೯). 
ವಿ, ಒಣಜಂಬದ ವ್ಯಕ್ತಿ: ಅವನಂಥ ಬಂಡವಾಳವಿಲ್ಲದ ಬಡಾಯಿ 
`ಯನ್ನು ನಾನು ಮತ್ತೆಲ್ಲೂ ನೋಡಿಲ್ಲ (ಕೂತಿ). 

[ ೨ ಮರಾ, ಭಾಂಡವಲ/. ತೆಲೂ. ಬಂಡವಲ, ಬಂಡಾಲ ) 


25 


80 


40 


ಬಂಡಸಾಲೆ 


ಬಂಡವಾಳಗಾರ, ಬಂಡವಳಗುರ. ಭಂಡವಾಳಗಾರ. ಭಂಡವಾಳು 


ಗಾರ (ನಾ). ಹಣವನ್ನು ವ್ಯಾಪಾರದಲ್ಲಿ ತೊಡಗಿಸುವವನು: 
ಸಾಹುಕಾರ: ಜನರನ್ನು ಒಂಸಿಸುತ್ತಿದ್ದ ಬಂಡವಾಳಗಾರರನ್ನು ಓಡಿಸಿದೆವು 
(ಕಾರಿತು. ೪); ಬಂಡವಾಳಗಾರರಿಗೂ ಕಾರ್ಮಿಕರಿಗೂ ಉಂಟಾಗುತ್ತಿರುವ 
ಘರ್ಷಣೆಗಳ ಕಾರಣಗಳನ್ನೂ ಕುರಿತು ತರುಣವಿದ್ಮಾರ್ಥಿಗಳು ವಿಚಾರ 
ಮಾಡುವಂತೆ ಪ್ರಚೋದಿಸುವುದು ಆವಶ್ಯಕ (ಕ್ರಿಯಾಶಿ. ೦೩೦). ಬಂಡವಳ 
ಗಾರ: ಬಂಡವಾಳಗಾರರ ಮತ್ತು ಕಾರ್ಮಿಕರೆ, ಶ್ರೀಮಂತರ ಮತ್ತು 
ಬಡವರ ನಡುವಣ ಕಲಹಗಳಿಗೆ ಕಾರಣವೇ ಇರುವುದಿಲ್ಲ (ತತ್ಮಶ್ಪಾ- ೦೩೨). 
ಭಂಡವಾಳಗಾರ : ಚಂಪೂರ್ಯ್ಯಾಜಿಲ್ಲೆಯ ಒಕ್ಕಲುಜನವನ್ನು ಸಂಘಟಿಸಿ 
ಆಂಗ್ಲೇಯ ಭಂಡವಾಳಗಾರರ ವಿರುದ್ಧ ಸತ್ಕಾಗ್ರಹವನ್ನು ಹೂಡಬೇಕಾ 
ಯಿತು (ಕಾಶನ- 6). ಭಂಡವಾಳುಗಾರ : ಅಜ್ಞಾನದ ಲಾಭ ಪಣೆದು 
ಅವರನ್ನು ಆಳುತ್ತಿರುವ ರೀತಿ ಭಂಡವಾಳಗಾರರ ದುಡ್ಡಿನ ಸುಲಿಗೆ 
ಗಿಂತಲೂ ನೀಚತಮವಾದದ್ದು (ಒಂಏರ. 000): 
[ ಬಂಡವಾಳ 4 - ಗಾರ (ಇ ಎ ಕಾಜ) ] 


ಬಂಡವಾಳಗಾರಿಕೆ (ನಾ). ಬಂಡವಾಳವನ್ನು ಹೂಡಿ ಮಾಡುವ 


ಉದ್ಯೋಗ : ಹೆಚ್ಚಿನ ಹಣವನ್ನು ಉತ್ಪಾದನೆ ಮಾಡುವುದು ಬಂಡವಾಳ 
ಗಾರಿಕೆಯಾದ್ದರಿಂದ ಮೂಲದಲ್ಲಿ ಹಣವು ಅವಶ್ಯ (ಮಾವಾದ- ೦೨೩): 


[ ಬಂಡವಾಳಗಾರ « - ಇಕೆ] 


ಬಂಡವಾಳದಾರ, ಭಾಂಡವಲದಾರ (ನಾ). = ಬಂಡವಾಳಗಾರ : 


ಆ ಕಂಪೆನಿಯ ಬಂಡವಾಳದಾರರಲ್ಲಿ ಭಿನ್ನಾಭಿಪ್ರಾಯವುಂಟಾಗಿ ವ್ಯಾಪಾರ 
ವೆಲ್ಲಾ ಕೆಟ್ಟು ಕಂಪನಿಯನ್ನೇ ಮುಂಚ್ಚಿ ಬಿಟ್ಟರು (6). ಭಾಂಡವಲದಾರ: 
ಭಾಂಡವಲದಾರ ಕೂಲಿಕಾರರ ವಿಷಯಗಳೂ . . , ಸಾಹಿತ್ಯದಲ್ಲಿ ಪ್ರತಿ 
ಬಿಂಬಿಸುವುವು (ಪ್ರಜಂರ. ೦). ಬಂಡವಾಳ _. - ದಾಂರ್ಮ)] 


ಬಂಡವಾಳಶಾಹಿ, ಬಂಡವಾಲಶಾುಹಿ. ಬಾಂಡವಲುಶಾಹಿ. ಭಂಡವಾಳ 


ಶಾಹಿ, ಭಾಂಡವಲಶಾಹಿ (ಗು). ೧. ಐಶ್ವರ್ಯದ ಮದದಿಂದ 
ಕೂಡಿದ: ತನ್ನ ಹಂಗಿಗೊಳಗಾಗಲಿಲ್ಲವಲ್ಲ ಎಂದು ಅವರ “ಬಂಡವಾಳಶಾಹಿ” 
ಬುದ್ಧಿ ಕೆರಳಿತು (ಅವತಂ- ೦೦೦)- (ನಾ). ೨. - ಬಂಡವಾಳಗಾರ: 
ನಮ್ಮ ದೃಷ್ಟಿಯೇನೋ ಬಂಡವಾಳಶಾಹಿಯ ಕಡೆಗೆ. ಒಲವೆಲ್ಲಾ ಅವರ 
ಕಡೆಗೆ (ಕತ್ತಶೆ. ೧೨). ಬಂಡವಾಲಶಾಹಿ : ೨. ಬಂಡವಾಲಶಾಹಿಯ ಜತೆ 
ಸಾಮ್ರಾಜ್ಯಶಾಹಿಯ ಜತೆ _ಬಂಡುಹೂಡಿದ ಸ್ವಾತಂತ್ರ್ಯಪ್ರೇಮಿ: (ಹಾಡುಹು. 
೨೨). ಬಾಂಡವಲುಶಾಹಿ: ೨. ನಾವೇನು ಬಡವರ ರಕ್ತ ಹೀರುವ ಬಾಂಡ 
ಪಲುಶಾಹಿಗಳೇ? (ಹುಕ್ಕುಹು. ೩೨). ಭಂಡವಾಳಶಾಹಿ: ೩. ಬಂಡವಾಳದ 
ಅಧಿಕಾರ; ಐಶ್ವರ್ಯದ ದೌಲತ್ತು: ಭಂಡವಾಳರಾಹಿಯು ನಿರ್ನಾಮ 
ವಾಗಲಿ, ಕೆಲಸಮಾಡಿದ ಕೈಯ ತುತ್ತು ಕೆಲಸ ಮಾಡಿದವನ ಬಾಯಿಗೇ 
ಬೀಳಬೇಕು (ಕಲಕ: ೩೭). ಭಾಂಡವಲಶಾಹಿ : ೨. ಭಾಂಡವಲ 
ಶಾಹಿಗಳು ಹೊನ್ನ ಹಕ್ಕಿಯನ್ನು ಉಕ್ಕಿನ ಪಂಜರದಲ್ಲಿ ಬಂಧಿಸಿಟ್ಟರು 
(ರತ್ತವಾ- ೩6)- [ಬಂಡವಾಳ + ರಾಹಿ./ಮೇರಾ. ಭಾಂಡವಲಶಾಹೀ ] 


ಬಂಡವಾಳಿಗ, ಭಂಡವಾಳಿಗ (ನಾ). * ಬಂಡವಾಳಗಾರ: ಆತಿರೇಕದ 


ಆತಿರಿಕ್ತಮೂಲ್ಯವನ್ನು ಎತ್ತಿಹಾಕುವ ನಡವಳಿಗೆ ಬಂಡವಾಳಿಗ ದಲ್ಲಾಲಿ 
ಯಾಗಿ ಮಾರ್ಪಡುವದೇ ಈ ಬೇಸಾಯದ ಬಂಡವಾಳಗವರರಿಕೆಯ 
ಹೆದ್ದಾ ಸೆಯ ಹೆದರಿ (ಹಾವಾದ. 099). ಭಂಡವಾಳಿಗ : ಅವರ ಆಶೆ 
ಆಕಂಂಕ್ಷೆಗಳೆಲ್ಲ ಭಂಡವಾಳಿಗರ ದರ್ಪದ ತುಳಿತಕ್ಕೆ ಸಿಲುಕಿ ಕಮ 
ಹೋಗುತ್ತವೆ (ಕಾಲಯಔಿ. ೩೩)- [ ಬಂಡವಾಳ + - ಇಗ) 


ಬಂಡವಾಳು 'ಒಬಂಡವಾಳ' ನೋ. 


45|ಬಂಡಸಾಲೆ (ನಾ). ೧. ವಳಗೆ; ಕೋಠಿ; ಉಗ್ರಾಣ: ಅವರ 


ಬಂಡಸಾಲೆಯಲ್ಲಿ ಹಣದ ಪುರವರೆಯನ್ನು ಮಾತ್ರ ನಾನು ಮಾಡಿಸಿ 


ಬಂಡಳಿಸು 


ಕೊಟ್ಟೆನು (ಏ0ಕ್ಕೆ- 0೬೬). ೨. ದೊಡ್ಡ ಕಟ್ಟಡ; ಮಹಲು; ಸೌಧ: 


ಸಂಪಿಗೆಯ ಊರಲ್ಲೇ ಭಟ್ಟರು ಎಬ್ಬಿಸಿದ "ಬಂಡಸಾಲೆ? ಸಾಮಾನ್ಯವಾಗಿ 
`ವಿಲಾಯಶಿ' ಯಲ್ಲೇ ನೋಡ ಸಿಗಬೇಕು (ಶರಾನ. ೬). 
[ ಬಂಡ, 4+ ಸಾಲ್ಕೆ./ತುಳು. ಬಂಡಸಾಲೆ] 
ಬಂಡಳಿಸು (ಕ್ರಿ). ಹೇಳಿದುದನ್ನೇ ಪುನಃ ಹೇಳು; ಪುನರಂಕ್ತಿ ಮಾಡು : 
ಮುಳಿವ ತಿಳಿವ ಗಂಡರ ಪೆಂಡಿರ ನುಡಿಗಳನೆ ಬಂಡಳಿಸುವ [ಶಾಳಾಂ- 
ಬಂದಣಿಸುವ, ಬಂಡುಳಿಸುವ, ಬಣ್ಣಿಸುವ] ಪುರುಳಿಗಳುಮಂ . . . ಕೊಟ್ಟು 
(ಅರಿ: ೪-೩೪ ವ); ಪೂಗೊಂಬಿನೊಳ೪್‌ ಪಾಯದ ಬಂಡಳಿಸು[ಶಾ52ಂ- 
ಬಂಡಣಿಸು, ಬಂಡುಳಿಸು, ಬಂದೆಳಸು, ಮಂಂಡಳಿಸು]ತ್ತಿರ್ಪ ಶುಕಾಳಿ 
(ಆರತ. ೦೦ -೯೬); ಅರಗಿಳಿವಿಂಡು ಬಂಡಳಿಪ ಸಾರಿಕೆ ಚಾವಳಿಪುನ್ಮದಾಳಿ 
ಗಾವರಿಸುವ ಸೋಗೆ ಕೇಗುವ . . . ವಿಕಾರಮಿಲ್ಲದಿರೆಯುಂ ಬನಮೊಖ್ಬ ದುದು 
ಕುತ್ಪಪು. ೦೪-೨೩)- 
[ಬಂಡಳ್ಳ (ಐ.-ತವಿ. ವಣ್ಣುಜಿಸ್ಕಿ ಎ ಅರ್ಥವಿಲ್ಲದ ಶಬ್ದ) 4 --ಇಸ್ಕು) 
ಬಂಡಾಟ (ನಾ). ಅವಮಾನ ; ಸಿಗ್ಗು ಕೂಟಕಪಟದಿಂದ ಕುಂದ 


ಪೊಜಾಸಿ ಬಂಡಾಟ ಬಾಹಿರನೆಂದೆನಿಸಿ (ಕತಸಾಂ. 0೦-೩9). ೨. ಕಷ್ಟಪಡು 
ಎಕೆ; ಹೆಣಗಾಟ; ಒದ್ದಾಟ: ಸಮುದ್ರದ ನಂಟಸ್ತನ ಉಪ್ಪಿಗೆ 
ಬಂಡಾಟ (ಹುಟ್ಮಹ- ೬); ಅದೇ ಬಂಡಾಟ ಸೂರ್‌ ಈ ಹಳ್ಳೀಲಿ 
(ಕಂಗಳ. ೭೫); ಬಂಡಿ ಬಂಡಾಟ ಹೇರು ಹೆಟ್ಕಾಟ ತಲೆಮೊಟ್ಟೆ ಪರಮಸುಖ 
(ಗಾರೆ)- [ಬಂಡ್ಮು + ಆಟ] 

ಬಂಡಾಡು, 'ಬಂಡ್ಕು' ಪರಾ. 

ಬಂಡಾಡ್ಕು 'ಬಂಡ್ಮು' ಪರಾ. 


ಬಂಡಾಯ (ನಾ). (ಸರ್ಕಾರ ಮುಂತಾದ) ಆಡಳಿತದ ರೀತಿಗೆ ತಮ್ಮ 
ಅಸಮ್ಮತಿಯನ್ನು ಸೂಚಿಸಲು ಮಾಡುವ ಪ್ರತಿಭಟನೆ; ಕ್ರಾಂತಿ : 
ಭಾರತದಲ್ಲಿ ಬಂಡಾಯಕ್ಕಾಗಿ ವೀರ ಉತ್ಸಾಹಿಯೋಧರು ಬೇಕಾಗಿದ್ದಾರೆ 
(ಆತ್ಮಾರ್ಶ. 088); ೧೮೫೭ರ ಬಂಡಾಯದಲ್ಲಿ ನಮ್ಮ ಅಜ್ಜನನ್ನು ಹಿಡಿ 
ದೊಯ್ದು ಗಲ್ಲಿಗೇರಿಸಿದರು (ಸ್ಮೃತಿಶ, ೦೫); ಪರದೇಶಿಯರನ್ನು ಬಗ್ಗು 
ಬಡಿಯಲು ನಮ್ಮ ಹಿರಿಯರಾದ ಸೈನಿಕರು ಬಂಡಾಯವನ್ನೇ ಹೂಡಿದ 
ರೆಂಬುದನ್ನು ನುರೆಯುಬೇಡಿರಿ (ಹನ್ಮಂ. ೦೯೯). “ಬಂಡ್ಮು' ಪರಾ. 

[+ ಮರಾ. ಬಂಡಾಈ, ಬಂಡಾಳ, ಬಂಡಾಳೀ. /ತುಳು. ಬಂಡಾಯಿ] 

ಬಂಡಾಯಗಾರ (ನಾ). ದಂಗೆ ಮಾಡುವವನು; ಕ್ರಾಂತಿಕಾರ ; 
ಸರ್ಕಾರಕ್ಕೆ ವಿರೋಧವಾಗಿ ಹೂಡಿದ ಹೋರಾಟದಲ್ಲಿ ಆ ಬಂಡಾಯಗಾರರು 
ಪ್ರಯೋಗಿಸಿದ . . . ವಿಧಾನಗಳ ಬಗ್ಗೆ ಅವನ ಮನಸ್ಸು ಅಲ್ಲೋಲ 
ಕಲ್ಲೋಲವಾಯಿತು (ಕುನರು. ೪೯೪). 

[ಬಂಡಾಯ + - ಗಾರ (ಆ - ಕಾಜ) ] 
ಬಂಡಾಯಸಾಹಿತಿ (ನಾ). ಸಾಮಾಜಿಕಶೋಷಣೆಗಳ ವರುದವಾಗಿ 
ಮಾಡುವವನು : ಬಂಡಾಯಸಾಹಿತಿ ಸಾಮಾಜಿಕ 
ಬಂಧಗಳ ಹಿಂದಿರುವ ಮೋಸಗಳನ್ನು ಅಮಾನವೀಯತೆಯನ್ನು ಗುರುತಿಸಿ 
ಮಾಜವ್ಯವಸ್ಥೆಯ ವಿರುದ್ಧ ಸ್ಫ್ರೋಟಿಸುತ್ತನೆ (ಕವಿಕೋ. ಸಃ. 

ಬಂಡಾಯ 3. ಸಾಹಿತಿ) 

ಬಂಡಾಯಸಾಹಿತ್ಯ (ನಾ). ಆಧುನಿಕ ಕನ್ನಡಸಾಹಿತ್ಯದ ಒಂದು ಪ್ರಕಾರ; 

ರಾಜಕೀಯಂ. ಸಾಮಾಜಿಕ ಘಟನೆಗಳಿಂದ ಬದುಕಿನಲ್ಲಿ ಉಂಟಾದ 
ಬದಲಾವಣೆಯನ್ನು ಪ್ರತಿಭಟಿಸುವ ಸಲುವಾಗಿ ಸೃಷ್ಟಿಯಾದ 

ಸಾಹಿತ್ಯ: ಶೋಷಣೆಯ ವಿರುದ್ಧ ಶ್ರಮಜೀವಿಗಳನ್ನು ಬಂಡಾಯಕ್ಕೆ 

ಅನುಗೊಳಿಸುವುದೇ ಬಂಡಾಯಸಾಹಿತ್ಯದ ಗುರಿಯಾಗಿದೆ 

XL, ೭೯೬). (ಬಂಡಾಯ 4 ಸಾಹಿತ್ಯ] 
ಬಂಡಾರ ' ಭಂಡಾರ' ನೋ. 


4 ೭ 


೭೯೬). 


(ಕಎಕೋ. 


೬೧೬೯ 


26 


85 


ಬಂಡ್ಮಿ 


ಬಂಡಾರಿ " ಭಂಡಾರಿ” ನೋ. 

ಬಂಡಾರಿಗ " ಭಂಡಾರಿಗ * ನೋ. 

ಬಂಡಾರಿಸು " ಭಂಡಾರಿಸಂ” ನೋ. 

ಬಂಡಾರೆ " ಬಂದಾರಿ ' ನೋ. 

A ಬಂಡಾಜಿ " ಭಂಡಾರ' ನೋ. 

ಬಂಡಾಟಿಕಾಣಿ (ನಾ). ಖಜಾನೆಯ ಮಂಖಾ (ಧಿಕಾರಿ; ಖಜಾಂಚಿ : 
ಆಳಿಕಾಜರುಂ ಬಣ್ಣಾ ಆಕಾಜರುಂ(ಎಕ ೪711. ಸೊರಬ. ೨೩೬೪-೩೦; ಸು. 1245). 

(ಬಂಡಾಜ (.ಆಭಂಡಾರ) ... - ಕಾಲ] 
ಬಂಡ್ಕಿ. ಭಂಡಿ, (ನಾ). ೧. ಗಾಡಿ; ಶಕಟ ; ಚಕ್ಕಡಿ : “ಮಾಡಿಯೆನಲ್‌ 


ಬಂ[ಕಾಕಾಂ. ಗಾ, ದಂಡಿ” (ಕರ್ಣಾಕಿ. ೩೪) : ಶಾಕಟಿಕ ಪರದರುಂಬೆರಸು 
ಬಂಡಿಗಳೊಳ್‌ ಪಟಸ್ತಿಯುಂ ಧಾನ್ಯಮಂ ್ಹತೀವಿಕೊಂಡು ಪೊಟಲ್ಲೆ 
ಮಾಅಲೆಂದು ಪೋಪನ್ನೆಗಂ (ವಡ್ಮಾರಾ. ೬೬-೦೦), ಅಂತು ತನ್ನ ತಂದ 


ಬಂಡಿಯ ಕೂಟಕಿಲ್ಲಮಂ ಪತ್ತೆಂಟು ತುತ್ತಿನೊಳೆ ಸಮೆಯೆ ತುತ್ತುವುದಂ 
ಕಂಡು (ಶಂಶರಾ. ೩-೨೪ ನ); ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು 
ಮಾಬುದೆ ಕಡೆಗೀಲು ಬಂಡಿಗಾಧಾರ (ರೇರಾನ. ೦-೨); ಬಾರಿಸಿದ ಬಲು 
ಹೊಲೆಯ ಬಂ[ಶಾಕಾಂ. ಭಂ]ಡಿಗಳೋರೆಣಿಸಿದವು ಪಯಣದಲಿ 
(ಕೊರರಾ. ೦-೬-೩). ೨. ರಥ; ತೇರು: ಕೀಲ ಕಳೆವರು ರವಿಯ 
ಬಂಡಿಯ (ಸಂಥಶ. ೭-೦6) ; ನೀನಾರ ಬಂಡಿಯಂ ಪೊಡೆದಪೈ (ಕೈಮಿರಾ. 
೩. ಗಾಲಿ; ಚಕ್ರ: (6). ಭಂಡಿ,: ೧. ಧನ್ಮನುಂ 
ಭದ್ರನುಮೆಂಬೊರಿರ್ವರ್‌ ಕುಡಿಯರರೊರ್ಮೆ ನಡೆವ ಭಂಡಿಗಳ್‌ ಶ್ರೀನದೀ 
ತೀರದಿಟ್ಟೆಡೆಯೊಳೊಂದೊಂದಂ ಸೋಂಕಿ ಮಂಜಯೆ (ಶಾಂತಿಪು. ೯-೪೬ ವ); 
ತಂಬುಲಿಗರ್ವ್ವಿಟ್ಟಾಯಂ ಭಂಡಿಗೆಲೆ ನೂಜುಹೇಜನಿಂಗೆ ನೂಲು (ಎಇ. ೫x. 
1367). A. “ಶಕಟಂ [ರ]ಥಾಂಗ[ಮರ]ಸಂಜ್ಞಿಕಮಂತದು 
ಭಂಡಿ ಗಂತ್ರಿ ಕಂಬಳ ವಾಹ್ಯಂ ಪ್ರಕಟಂ ಕರ್ಣೀರಥನಾಮಕಮಕ್ಕುಂ 
ಪ್ರವಹಣಂ ರಥಾಂಗಂ ಚಕ್ರಂ” (ವಸ್ತುಕೋ. ಭಂಡಿಗಳಂತೆ 
ಕಣುವ ಕಡಗಗಳಂ ಧರಿಸಿ (ಸೌಗಂರಿ- ೩೪೬-೯). 

ಬಂಡಿಯ ಈಚು - ಗಾಡಿಯ ಮೂಕಿಯ ಮರ ;: “ಈಷಾ = 
ಬಂಡಿಯ ಈಚು ” (ಕಾಕಕ್ಕ- 5೭) ಬಂಡಿಯ ಗಾಲಿ, ಭಂಡಿಯ ಗಾಲಿ ಎ 
೧. ಗಾಡಿಯ ಚಕ್ರ : ಪಾಂಡವಕೌರವಬಲಮಲಟ”ದಿರ್ದ ಭೂಮಿಯೊಳ್‌ 
ಪಣಮಂ ಬಿತ್ತುವುದುಂ ಬಂ[ಶಾಕಾಂ. ಭಂ]ಡಿಯ ಗಾಲಿಯ ಪಣವಕ್ಕುಂ 
(ಸಮಪ - ಇದೊಂದು ಭಂಡಿಯ ಗಾಲಿಯಂತುಟನೆರಡು 
ಕಲಹಂಸೆಗಳ್‌ ಕರ್ಚಿಕೊಂಡು ಪೋದಪ್ಪುವು (ಶಂಶತಂ. ೦೩೭-೨೦) ; ಅಜ್‌ 
ಸಜ ತೋರಗಲು ಕವಣಿಗಲು ಕಣಿ ಭಂಡಿಯ ಗಾಲಿ ಕೆಲ್ಲೆ (ಸೌಇಇ. ಸಸ, 
0೨೬-೩; 1186). ೨. (ಆಲಂ) ಸೊನ್ನೆ; ಶೂನ್ಯ: ನೀನು ಹೀಗೇ ಕಾಲ ` 
ಕಳೀತಿದ್ದರೆ. ಪರೀಕ್ಷೇಲಿ. ನಿನಗೆ ಬಂಡಿಯ ಗಾಲಿಯೇ ಬರೋದು (ರೊಂ). 
ಬಂಡಿಯ ಬೋಯಿಕೆ ಎ ರಥವನ್ನು ನಡೆಸುವ ಊಳಿಗ, - ಸೇವೆ ; 
ಸಾರಥ್ಯ: ಕಮಲದಳಾಯತೇಕ್ಷಣನೊಡನಿ ಬಂಡಿಯ ಬೋಯಿಕಿಗೆ 
ವೀಳೆಯವ ಹಿಡಿದೆವು (ಕುವ್ಮಾಕ. 3-೩೭). ಬಂಡಿಯ ಬೋವ, ಭಂಡಿಯ 
ಬೋವ-- ರಥವನ್ನು ನಡೆಸುವವನು ; ಸಾರಥಿ : ಕಿರೀಟಿಯ ಮನೆಯ 
ಬಂಡಿಯ ಬೋವನಾದನು ವೀರನಾರಯಣ (ಕುನ್ಮಾಉ. ೦-೪೫); ಒಬ್ಬ 
ಮಾವನ ಕೊಂದ ಒಬ್ಬ ಮೈದುನಗೆ ಭಂಡಿಯ ಬೋದನಾದ (ಪುರಂರ. 
9-00೬-0). ಬಂಡಿಯ ಬೋವಗುಲ - ರಥವನ್ನು ನಡೆಸುವ ಊಳಿಗ 
ದವನ ವಂಶ; ಸಾರಥ್ಯವನ್ನು ಮಾಡುವವನ ಕುಲ: ದೇವಕೀಸುತ 
ನೇನು ಬಂಡಿಯ ಬೋವಗುಲದಲಿ ಜನಿಸಿದನೆ (ಕುವ್ಕಾಕ. ೩-೩೪). ಬಂಡಿಯ 
ರ, ಬಂಡಿಯ ಅ - ಗಾಡಿಯ ಗಾಲಿಯ ಆಕಾರದಲ್ಲಿರುವ "ರ; 
ಶಕಟರೇಫ (೮) : ಹೀಗೆ `ಬ' ಕೈ ರಳ ಎಂದೂ `ಅ' ಕ್ಕೆ ಶಕಟರೇಫ 


೨೪-೩೪). 


೦೨-೫೩; 


6೬-೨೪); 


೦೨-೧೪): 


ಬಂಡಿ 


ಅಥವಾ ಬಂಡಿಯ ರ ಎಂದೂ ಹೆಸರಾಯಿತು (ಕೈನ. ೪) : ರಕಾರವನ್ನು 
ಕೇಶಿರಾಜ ಮತ್ತೂ ಇತರರು ಶಕಟರೇಫ ಎಂದು ಕರೆದಿದ್ದೂರೆ. ಮತ್ತೆ 
ಕೆಲವರು ಇದನ್ನು ಬಂಡಿಯ ರ (ಅ) ಎಂದೂ ಉಲ್ಲೇಖಿಸಿದ್ದಾರೆ (ರ್ರಾ ವಿ. 
೩೩೦). ಬಂಡಿಯ ಹುಲಿ. ಭಂಡಿಯ ಪುಲಿ ಇ ಬೇಟೆಗಾಗಿ ಬಂಡಿಯಲ್ಲಿ 
ಸಾಗಿಸಂವ ಸಾಕಿ ಪಳಗಿಸಿದ ಹುಲಿ : , ಹಿಡಿನಾಯಿಗಳು ಹೆಗಲ ಸಾಳುವಂ 
ಬಂ[ಶಾಕಾಂ. ಭಂ]ಡಿಯ ಹುಲಿ . ಅಡವಿಗಂತಕರಂತೆ ನಡೆವ ಶಬರರ 
ಕಂಡನು (ಸೋರುಕ, ೩-೨) ; ಭಂಡಿಯ ಪುಲಿಯಂ ಮೆಲ್ಲನೆ ಕೊಂಡಿಳಿಪುತೆ 


ಹಚ? ಮೃಗಮಂಡಲಮನದರ್ಶೆ ತೋಟಕೆ ( ಗಿಂಿಕ-೧-೯೪೪ y. 
ಬಂಡೀಕಪ್ಪು ಇ (ಬೇಗನೆ ಅಳಿಸಿ ಹೋಗದ) ಗಾಡಿಯ 
ಚಕ್ರದ ಕೀಲೆಣ್ಣೆಯ ಮಸಿ: ಅರ್ಜಿ ಬರೆಸುತ್ತಿದ್ದವರೆಲ್ಲ 


ಆತುರಾತುರದಲ್ಲಿ ಬರೆಸಿ, ಬಂಡೀಕಪ್ಪಿನ ಹೆಬ್ಬೆಟ್ಟುಗಳನ್ನು ಎಣ್ಣೆ ಸಮೆಃತ 
ಒತ್ತಿ ಒಂದೊದಂಗಿ ತಂದು ಕೊಟ್ಟರು (ನನ್ನೂರು. ೦೬೦). [ದೇ.॥ ತಮ್ಮಿ 
ಪಣ್ಣಿ. ವಣ್ಣಿ; ಮಲ. ವಣ್ಣಿ; ತುಳು. ಬಂಡಿ, ಭಂಡಿ: ತೆಲು. ಕೋಲಾ. 
ಬಂಡಿ: ಕೋತ. ವಂಡೈ; ತೊದೆ. ಪೊಡೈ . / ಪ್ರಾ. ಭಂಡೀ. ಭಂಡಿಆ] 

ಬಂಡ್ಮ್ಕಿ (ನಾ). ಸೊಂಟದ ವರೆಗೆ ಬರುವ ಒಂದು ಬಗೆಯ ಅಂಗಿ; 
ಕಸೆಯಂಗಿ : ಕುಬೇರನು ತನ್ನ ಬಂಡಿಯ ಜೇಬಿನೊಳಗಿಂದ ಒಂದು 
ಅರಿವೆಯ ಚೀಲವನ್ನು ಹೊರಕ್ಕೆ ಎಳೆದನು (ಕಕ್ತರ್ಕ. ೬). * ಬಗಲಬಂಡಿ' 
ಪರಾ. [.- ಮರಾ. ಬಂಡೀ] 

ಓಂಡಿಕಾರ " ಬಂಡಿಕಾಅ' ನೋ. 

ಬಂಡಿಕಾಆಿ, ಬಂಡಿಕಾರ. ಭಂಡಿಕಾರ. ಭಂಡಿಕಾಅ (ನಾ). ೧. ಗಾಡಿ 
ಹೊಡೆಯುವವನು ; ಗಾಡಿಕಾರ: ಮಿಗೆ ಮಣ್ಣೆಲಸದೊಡ್ಡರು 
ಬಂಡಿಕಾಅರು ಕಲುಕುಟಿಗರಿದ್ದೆಡೆಯ ಸೊನ್ನಲಪುರಕೆ ಪ್ರಭು ಬಂದ (ಪ್ರಶುಲೀ. 

ಬಂಡಿಕಾರ : ೧. ಬಂಡಿಕಾರಣ್ಣನ ಬಂಡಾಟ ನೋಡಿರೊ 
ಬಾರುಕೋಲವನ ಬಲಗೈಲಿ (ಹಳ್ಳಿಯು. ೪6) ವಿ. ದೇವಾಲಯದ ರಥದ 
ಮೇಲ್ವಿಚಾರಕ : (ಕ). ಭಂಡಿಕಾರ : ೧. ಪೊರಮುಟ್ಟು ಕಲ್ಲುಕುಟುಕರ 
ಭಂಡಿಕಾರರಂ ಕರಸಿದನು (ನವನೋ. ೨೦-೧೩) ಭಂಡಿಕಾಣ : ೧. ಕೆಲಸಿಗಳಿಗೆ 
ಕಲುಕುಟಿಗರಿಗೆ ಭಾಗಿ ೨ ಭಣ್ಣಿಕಾಟಂಗೆ ೧ (ಎಕ. 31, ೨೩೦-೩ ; ಸು. 1500), 
೨. ಭಂಡಿಕುಅರ ಜೀವಿತಕ್ಕೆ ವರಹ ಗ ೧ (ಎಕ. ೫೪, ಶೇಲೂರು. ೭೦-೪೩ 
3485) [ಬಂಡ್ಮಿ + -ಕಾಅ)] 

ಬಂಡಿಬಸವ (ನಾ). "೧. ಹಿಂದಿನ ಕಾಲದಲ್ಲಿ ಮಕ್ಕಳ ಆಟಕ್ಕಾಗಿ 
ಮಾಡುತ್ತಿದ್ದ ಮರದ ಆಥವಾ ಲೋಹದ ಗಾಲಿಗಳಿರುವ 
ಬಸವಣ್ಣನ ವಿಗ್ರಹ : ಮಗುವು ಬಂಡಿಬಸವನನ್ನು ಎಳೆದುಕೊಂಡು 
ಆಡುತ್ತಾ ಇದೆ (ರೂಂ). ಪಿ. ಬಸವನ: ಹುಳು : ಜಿಗಣಿ, ಜೇಡ, ಚೇಳು 
. ೬ ೬ ಬಖಂಡಿಬಸ., ಜರಿ (ನಮ್ಮನು. ೨೪೦). (ಬಂಡಿ, 4 ಬಸವ] 

ಬಂಡಿಬೋವ (ನಾ). ಗಾಡಿಯನ್ನು ನಡೆಸಂವವನು ; ಗಾಡಿಕಾರ ; 
ಕಟ್ಟಿಗೆಕಾಅರಿಂಗೆಜಕದು. ಬಂಡಿಬೋವರ್ಗೆಆ*ದು ನಾಯಕಮಂಡಳೀಕರ್ಗೆ 
ಅದು (ಏಿಸಪು. ೩೪ ೨೭). [ಬಂಡಿ, + ಬೋವ («ಆ ಬೋಯು)] 

ಬಂಡಿಮಾಳ (ನಾ). ಗಾಡಿಗಳನ್ನು ನಿಲ್ಲಿಸಂವ ಸ್ಥಳ; ಗಾಡಿಖಾನೆ ; 
ತೋಪು ವಿಶಾಲವಾದ ಬಂಡಿ ನಾಳಕ್ಕೆ ನೆರಳನ್ನು ಕೆಡುತ್ತಿದೆ (ಸ್ಮಷ್ಯಹೊ. ೪೪). 

(ಬಂಡಿ, 4 ಮಾಳ್ಕೆ (ಎ. ಮಾಲ) ] 

ಬಂಡಿವರಿಯಿಸು (ಕ್ರಿ). ಗಾಡಿಯನ್ನು ಓಡಿಸು : ಗಾಲಯಿಲ್ಲದೆ ಬಂಡಿದರಿ 
ಯಿಸುವ (ರರ್ಮಾಮ್ಕ. ೦೨-೨೪). [ಬಂಡಿ, -. ಪರಿಯಿಸು) 

ಬಂಡಿಹೋಕ (ನಾ). ಗಾಡಿಯಲ್ಲಿ ಪ್ರಯಾಣ ಮಾಡುವವನು : ಪರ 
ಸ್ಥಲದ ಬಂಡಿಹೋಕರು ಕಾಯಿಪಲ್ಲೆ ಮಾರಾಟಗಾರರು ಇವರನ್ನುಳಿದವರು 
ಮನೆಯಲ್ಲಿಯೇ ಇದ್ದರು (ರಕ್ತಠ್ಮ. ೨೦೪). [ಬಂಡ್ರಿ 4-ಹೋಕ (ಇ ಶೋಕ) 

ಬಂಡ್ಮು 'ವಂಡು ' ನೋ. 


0೩-೪). 


೬೧೭೦ 


ಬಂಡ್ಮು 


ಬಂಡು, (ನಾ). ಜೇನು ; ಮಕರಂದ ; ಮಧು: “ ಬಂಡು ಮಕರಂದಂ ” 
(೦50. 6) ; ಓಗರವೂಗಳ ಬಂಡನೆಯ್ದೆ ಪೀರುತ್ತೊ ಡವಂದುವಿಂದ್ರ ವನದಿಂ 
ಮಜಃದುಂಬಿಗಳ್‌ (ಶಂಶಥಾ, 00-50) : ಬಂಡನುಂಡು ನನೆಗೆೊಂಬುಗಳಿಂ 
ಮೊರೆದೇಟ್ವಿ ಭೃಂಗರುಂಕಾರಮೆ ಮಾಟ್ಟುದಾರ ಬಗೆಗಂವ ಂದನೋತ್ಸವ 
ಹರ್ಷಭಾರಮಂ (ಶಂಠಾಮಾ. ೦-೦೦6); ಹೊಸಕಮಳಕುಟ್ಮಲದ 
ಬಂಡೆಂಬ ಕೊಳೆ ಸಜಕೊಳಗೆ ಸಿಲ್ಕಿ ಜಿನುಗುವ ಮಗೆ ಸೌರಭ್ಮರಸದ 
ಕುಟುಕಿತ್ತು ಸಾಗಿಸುವ ಬಾಣತಿದುಂಬಿ ಮೆಟ್‌ದುವು (ಹಡಕಾ, ೩-೪೦). 
ಬಂಡಾಡ್ಮು ಇ ಜೇನು ತುಂಬಿ ಸೂಸು; ಮಕರಂದ ಹೊರ 
ಹೊಮ್ಮು: ಬಂಡಾಡುವ [ಖಕಾ. ಡೋಡಿದ] ನವಕರ್ಣಿಕಾರಮತಿಮಧು 
ರತೆಯೆೊಳ್‌ ಕೂಡಿದ ನಿಂಬಾರಾಮಂ ನಾಡೊಳಗೊಳವೆಂಬೊಡಿನ್ನದೇವರ್ಣಿ 
ಪ್ರದೋ (ಕಾರ್ಮಾಪ ೪೭೩) ; ಬಂಡಾಡೆ ಮೇಲೆ ಮಧುಕರವಂಂಡಳಿಗಳ್‌ ಬಿಟ್ಟು 
ಮಿಳಿರ್ವ ಮಡದಿಯ ಮುಡಿ ಮಾರ್ಕೊಂಡುದು ಕಾರ್ಮೂಗಿಲಡಿಯೊಳ್‌ 
ತಂಂಡವಮಂ ಮೆಜ್‌ವ ಸೋಗೆನವಿಲ ಬೆಡಂಗಂ (ವರ್ಧಫು. ೩-೫೩). 
ಬಂಡ್ಕು (ನಾ). ೧. ನಾಚಿಕೆಯಿಲ್ಲದಿರುವಿಕೆ ; ನಿರ್ಲಜ್ಜೆ : “ಬಂಡು 
ಮಾತು '. ` ಬಂಡುವೋಗು ' ಪರಾ. ೨. ನಾಚಿಕೆಗೇಡಿನ ನಡು 
ವಳಿಕೆ; ಭಂಡತನ; ಬಂಡು ಬಕ್ಕುಡಿ ಭಂಗ ಬಂಧನ ಕನಲ್ಕೆ ಕಳಕಳ 
ಮೆಂಬಿವು . . . ಜನದೊಳಿಲ್ಲ (ಕಂ. ೬-9೨). ೩. ಹೆಣಗಾಟ; 
ಕಷ್ಟ ; ಬವಣೆ : ಹೆಂಡರಿಲ್ಲದ ಮನೆನರ್ತೆ ಅವಗಂ ಬಂಡು ಕಾಣಯ್ಯ 
(ಸರ್ವಜ್ಞ. ೦೬6೩) - ೪. ನಾಚಿಕೆಯಿಲ್ಲದವಳು ; ಮಾನವಿಲ್ಲದವಳು : 
ಬಂಡು ಹೆಂಡತಿಯಾಗಿ ತುಂಡೊಬ್ಬ ಸೊಸೆಯಾಗಿ ಕಂಡಲ್ಲಿ ಹರಿವ ಮಗ 
ನಾದರಾ ಮನೆಗೆ ದಂಡ ತಪ್ಪುವದೆ (ಸರ್ವಜ್ಞ. ೦೭೩೩). (ಗಂ). ೫. 
ವಾಚಿಕೆಗೇಡಿಯಾದ ; ಲಜ್ಞ್ವಾಸ್ತದವಾದ: ಬಂಡು ಭೂತಗಳಿಲ್ಲ 
ಕೊಂಡೆಯವರಿಲ್ಲ ದಂಡವಿಲ್ಲಾ ಪುರದೊಳಗೆ (ಶನರಾ, ೦-೪೩)- 
ಬಂಡಾಗು ೧. ನಂಚಿಕೆಗೀಡಾಗಂ ; ಅವಮಾನ ಹೊಂದು: 
ಭೂಮಂಡಲೇಶ್ವರನು ಕೇಳಿ ದೊಡೆ ದಂಡವನೆಮ್ಮವರೊಳು ಕೊಂಬನದಜಾ್‌ಿಂ 
ಬಂಡಾಗುವುದೆವಎ ಕಂರ್ಯ (ಶ್ರಕಂಜ. ೩೨೯೬); ನನ್ನಿಂದೆ ಬಂಡಾಗಿ ಹೋಗದ 
ವೀರರಾರೆಲವೋ (ಕೋಹತ. ೩6-೧೦); ಕಮಲವದನೆಯರ ಪೀನಸ್ತನಂಗಳ 
- ತಲೆಗೆದರ್ದು ಬಂಡಾದಂತೆ ಪದ್ಮಚಯಮಲರ್ದೊಬ್ಬರೆ 
(ನವನೋ. 00-98). ವ. ಹೆಣಗಾಡು ; ಕಷ್ಟ ಡಾಗು: ಈ ಅಂದಗೂಅ 
ಅಣ್ಣಗಳ ಕಂಡು ಬಂಡಾದಿರಣನ್ನಿ (ಕೋಳಿಮಾ. ೦೭-೬೬). ಬಂಡುಮಾಡು = 
ಅವಮಾನ ಮಾಡು ; ನಾಚಿಕೆಗೀಡು ಮಾಡು ; ದೇವೇಂದ್ರನಿದಿರಲಿ 
ಮುನಿಯ ಬಂಡು ಮಾಡುವೆ (ಕಾಕಾಂ. ಭಂಡನಂ ಮಾಳ್ತಿ] (ಪಶಕಾ -೩-೮): 
ಗಂಡನುಳ್ಳ ಹೆಂಡಿರ ಕೆಂಡು ಒಯ್ದ ಅವರ ಬಂ[೫ಕಾ: ಭಂಡು 
ಮಾಡುವನೀ ಪುರಂದರವಿಠಲ (ಫ್ರರಂರ: ೦-೧೦೪-3೫): ಧನಸೇನಸೆಟ್ಟಿ . , . 
ಬಂಡು ಮಾಡಿ ಸತಿಯ ಕೊಲ್ಲದೆ ತನ್ನ ಧನವ ಧರ್ಮಕ್ಕಿತ್ತು ತಾನು 
ತಪವನಾಚರಿಸುವುದಕ್ಕೆ ಪೋದನು (ಕೈಳೆಸೂ. 1, ೩೭೩). [ಬಂಡ್ಕ + -ಲ್ಕು] 
ಬಂಡ್ಕು (ನಾ), ೧. ಬಂಡಾಯ : ದಂಗೆ: ಮುಂದೆ ತೀವ್ರವೇ ಜಂಗಮರ 
ಒಂಡು ಮುರಿಯಿತು (ಮಂಂಂಜು. ೪- 60). ೨. ಅಡ್ಡಿ ; ತಡೆ : ಉದ್ದಂಡ 
ಶಿವಮಂತ್ರಮಂ ಸ್ಮರಿಸುತಿರೆ ಮಜ್‌ದೆೊ ಬಂಡು ಬರೆ ನಾಲಿಗೆಯ 
ಕೊಯಿನ್ಹಿಟ್ಟ (ಪ್ರಠುಫು- ೭-೨೨೭). 
ಬಂಡಾಡ್ಕು - ಬಂಡಾಯ ಹೂಡು ; ದಂಗೆಯೇಳು : 
ಯಲಿ ಶುಂಭಾಸುರಗೆ ಬಂಡಾಡಿದನು ಬಳ ಚಂಡನೆಂಬವ (ರೇವೀಮ. ೩-೯೦). 


ವೆ 
ಲ 


ರೂಢಿ 


ಂಡುಹೂಡು ಎ ದಂಗೆಯೇಳು ; ಬಂಡಾಯ ಎಬ್ಬಿಸಂ : ಭಾರಶೀ 
ಯನ:ದು ಮರರ್ಚ್ಮಾದಿತವಂಗಿ ಕೆಲವರು ತಿಳಿದುಕೊಂಡ ಸಂಸ್ಕೃತಿಗೆ 
ನಾ 


ಬೌದ್ಧರೂ, ಜೈನರೂ ತಂತಮ್ಮ ರೀತಿಯಲ್ಲಿ ಇದಿರುಬಿದ್ದಂತೆ ವೀರಶೈವರೂ 


ಸ್ವತಂತ್ರವಾಗಿ ಬಂಡು ಹೂಡಿದರು (ತನೊ. 0೩); ನೀವೆಲ್ಲರು ಕೂಡಿ ನನ್ನ 


ಬಂಡುಕೋರ 


ಮೇಲೆ ಬಂಡುಹೂಡಿದರೂ ನಾನು ಈ ಮಾತು ಖಂಡಿತ ಸತ್ಯವೆಂದೇ 
ಹೇಳುತ್ತೇನೆ (ಗಾ೪ಗು- ೩೪). [-ಮರಾ. ಬಂಡ್‌, ಬಂದ] 
ಬಂಡುಕೋರ, ಬಂಡುಖೋರ (ನಾ). ೧. (ಸರ್ಕಾರ ಮುಂತಾದ) 
ಆಡಳಿತಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವೆವನು ; ದಂಗೆಯೇಳು 
ವವನು ; ಬಂಡಾಯಂಗಾರ ; ಹಲವಾರು ಬಂಡುಕೋರರು ಒಂದಾಗಿ 
ಆ ಜಮಾನ್ಮೂರನ ಪುಂಡುಟವನ್ನು ಅಡಗಿಸಿದರು (69). ಬಂಡು 
ಖೋರ : ೧. ನಾರಣ್ಣನು ಬಂಡುಖೋರರ ಗುಂಪನ್ನು ಸೇದಿದ್ದನ್ನು 
ಕಂಡು ಅವನಿಗೆ ಸಖೆ:ದ ಆಶ್ಚರ್ಯವಾಗಿತ್ತು (ಸತು. ೭೦). (ಗು). 
೨. ಬಂಡಾಯಪ್ರವೃತ್ತಿಯ : ಅವರಲ್ಲಿ ನಿಮ್ಮಂತೆ ಉಂಡಾಡಿಗತನ 
ವಾಗಲೀ ಬಂಡುಖೋರ ಮನೋವೃತ್ತಿಯಾಗಲೀ ಇರುವುದಿಲ್ಲ (ಮುತ್ಕಮ- 
೨೦೦). [ಬಂಡ್ಮು + - ಕೋರ್ಯ./ಮರಾ. ಬಂಡ್‌ಖೋರ್‌] 
ಬಂಡುಖೋರ `ಬಂಡುಕೋರ' ನೋ. 


ಬಂಡುಗ (ನಾ). ಇ ಬಂಡುಕೋರ ೧: ನೆರೆ ಮುಳ್ಳು ತುಂಟವೆಸರ 
ಬಂಡುಗರೆವ್ಮೂ  ಹೊರೆಯೊಳಗಿರಬೇಡವೆಂದು ಎರವನಪುಷ್ತಗಳ್ಳೂಟಡಿಸೆ 
ಬೆಳ್ಕಾಳೆಯರಲೊಪ್ಪದುವು ವನತಟದೆ (ಕಂನಂ. 3-೪೪). 
(ಬಂಡ್ಮು + - ಗ್ಯ) 


ಬಂಡುಗಟ್ಟು (ಕ್ರಿ). ದಂಗೆಯೇಳು : ಬಂಡಾಯ ಮಾಡು: ಕೆಲ 
ಬರ್ಕ್ಕೊಂಕಣಿಗವರ್ಮ್ಮಾರ್ಮ್ಮ್ಮಲೆವದಟಿಂ ಬಣ್ಣುಗಟ್ಟಿ (ಎಳ. 77111. ಸೊರಂ. 

1380) - [ಬಂಡ್ಮು + ಕಟ್ಟು] 

ಬಂಡುಗಾರ (ನಾ). ೧. ಇ ಬಂಡುಕೋರ ೧ ಪೂಗಾರಗೊಲಿದ 
ಬಂಡುಗಾರ ಗೊಲ್ಲ (ನಿಥಾಕ್ಕ - ೦೩೩-೩) : ಪುಂಡ ಪಾಳಿಯಗಾರಿಕೆಯ ಬಂಡು 
ಗಾರರನ್ನು ಬೆಳೆಯಿಸಿ ಕೊಡುವದು ಯಾವ ದೃಷ್ಟಿಯಿಂದಲೂ ಹಿತವಲ್ಲ 
(೩೫ಮುಂ. ೨೦). ವ. ಬದಲಾವಣೆಯನ್ನು ಬಯಸ:ವವನು ; 
ಕ್ರಾಂತಿಕಾರ : ಇಂದಿನ ಸಾಹಿತ್ಯದ ಬಂಡುಗಾರರೇ ನಾಳಿನ ಸಮ್ಮೇಲನದ 
ಆಧ್ಯಕ್ಷರಾಗುವರು (ಮುಂಗಾಫ್ರ: 0೦೭), 

[ಬಂಡ್ಮು 4 - ಗಾರ (« __ ಕಾಜ) ] 

ಬಂಡುಗಾರಿಕೆ (ನಾ). ದಂಗೆಯೇಳಂವ "ಪ್ರವೃತ್ತಿ ; ಜೀವನದ ಆರಂಭ 
ದಲ್ಲಿಯೇ ಅವನು ತನ್ನ ಸ್ವ ಕೈಂದ ವೃತ್ತಿಯ, ಸ್ವತಂತ್ರಬುದ್ಧಿಯ, 

ಬಂಡುಗಿರಿಕೆಯ, ವಮಖಂಗುರುಹುಗಳನ್ನು ತೋರಿಸದೇ 
ಹೋಗಲಿಲ್ಲ (ಪಾವಾದ: ೦೪): [ಬಂಡುಗಾರ + - ಇಕೆ] 

ಬಂಡುಗೆಡೆ (ಕ್ರಿ). ನಾಚಿಕೆಯಿಲ್ಲದ ಮಾತನ್ನಾಡು : ತೊಂಡನಿಕ್ಕಿ ರವಾಳ 
ತನದಲಿ ಬಂಡುಗೆಡೆ[1 ಕೂ: ಭಂಡುಗೆಲೆ] ವುತ ಎಂಲುಹಣಿಯ ತಾಯ್‌ 
ಮಿಂಡನಂ ಹೊಟವಡಿಸಿ (8ಸಫು. ೪೨-೧೯) : ಕೆಂಡದ ಕೊಂಡವ ಮಂಡೆ 
ದೊನೆದು ಪೊಕ್ಕು ಬಂಡುಗೆಡೆವುತೆ ಕಳ್ಳುಡಿದು (ಕ6390. ೦೦-೬೪). 

[ಬಂಡ್ಕು 4 ಕೆಡ್ಕೆ) 

ಬಂಡುಗೆಯ್‌ (ಕ್ರಿ)- = ಒಂಡುಗಟ್ಟು : ನೀಂ ಕಂಡುವಂ ₹0ಡಂತೊರೆದು 
ಗಂಡನಲೆದು ಬಂಡುಗೆಯ ವ್ವ ಸಬ್ಬವಂಗೊಳವೇಟೆದು (84. ೬-೦೩೩ ಠ): 
ಅವನೆಮ್ಮು ನಾಡೆೊಳ್‌ ದಾಬ್‌ಟ್ಟು ತುಟಿಸೆಆ್‌ಯೊಡನೆನ್ನಣುಗರಂ ಪಿಡಿದು 
ಬಂಡುಗೆಯ್ದು (ಕಳವಂ. ೧೩-೯). [ಬಂಡ್ಮು 4 ಕೆಯ] 

ಬಂಡುಗೆಲೆ (ಕ್ರಿ). ಎ ಬಂಡುಗೆಡೆ: ಕೋಡಗನಂತೆ ಕಂಡಕಂಡ-ರಲ್ಲಿ 
ಹಿಂಡಿನೊಳಗೆ ಹೊಕ್ಕು ಬಂಡುಗೆಲೆಯಲೇತಕ್ಕೋ (ನೋಳಿಮಾ. ೦೬-೬೬); 
ಪುಂಡರೆಲ್ಲರ ಕೂಡಿಕೊಂಡು ಬಂ [ಶಾಕಾಂ- ಭಂ]ಡುಗೆಲೆವುತೆಮ್ಮ ಪವುಳಿಯ 
ಹೊಗೆ ಮುಂಕೆ೧ಂಡಾಡುತಿರ್ದನುಬ್ಬಿನೊಳು  (ಕಾಣತಾಂ. ೩೪-೩0) ; 
ಮೋಟ ಮೆೊಂಡರಿಗೆ ಕುರುಡ ಕುಂಟರಿಗೆ ಬಂಡುಗೆಲೆವುದು ಸಹಜ 
(ಶೈ. 1. 7೬). [ಬಂಡ್ಕು -೬ ಕೆಲೆ) 

ಬಂಡುಣ್‌ (ಕ್ರಿ). ಜೇನನ್ನು ಕಂಡಿ ; ಮಕರಂದವನ್ನು ಹೀರು ; ಅಲರಂ 


೦೩೨-೦೭ ; 


ಉದ್ದಂಡ 


೬೧೭೧ 


ಬಂಡೆ, 


ನೋಯಿಸದೆೊಯ್ಯುನೊಯ್ಯನಳಿಗಳ* ಬಂಡುಣ್ಣುವು (ಕೂಕಥಾ. 3-60) ; 
ಕೂಡುತಿರ್ಪ ರಥಂಂಗಂ ನಲಿದಾಡಿ ನರ್ತಿಪ ನವಿಲ್‌ ಬಂಡುಂಬ ಪೆಣ್ಣುಂಬಿ 
(ಸುಳುಮಾ. 0-೭೩) ; ಮಾಳತಿಯೊಳ" ಬಂಡುಂಡ ವಂದಾಳಿಯನಳಿಮಾಲೆ 
ಎಜಗಿ ಬಂಡುಣ್ಬ ಮೊಲ” (ne. ೪-೦೩೨). [ಬಂಡ್ಕು + ಉಣ") 


5 | ಬಂಡುಣಿ `(ನಾ). ಹೂವಿನ ರಸವನ್ನು ಆಹಾರವಾಗಿ ಉಳ್ಳುದು ; 


20 


35 


80 


ಶಶಿ 


40 


48 


ದಂಂಬಿ : “ಅಲರ್ವಕ್ಕಿ. ಬಂಡುಣಿ. ಪಣವೆು . . . ಮೂಯೆರಡಡಿ- ಈ 
೭ ಭ್ರಮರಂ” (ಕ೭ಸಾ. ೩8-೦೯೮) : ಬಂಡುಣಿಗಳೆಅಪ ಮೈಗಂಪು ಸೊಗಸ 
ಲೊರ್ವಳ್ಬಾಲೆ ಕಣ್ಣೆಸೆದಳು (ಸಿಂದಶ್ರ- ೦೭-8೩) : ರಾರಾಜಿಪ ಲೋಚನ 
ಕೈರವದೊಳು ನೃಪತಿಯ ಚಂರುನಯನವಂತಿಲಗ್ನಂಬಡೆದುವು 
ಬಂಡುಣಿವಜ್‌ಯಂತೆ (8ಯಕಾ- ೩-00) ; ಅವಳಾಡಿದ ನಾಲ್ಕಾರು ಇನಿ 
ವಾತುಗಳನ್ನು ಅವನ: ಬಂಡುಣಿಯಂತೆ ಅರ್ತಿಯಿಂದ ಹೀರಿದ (ಹೇ: 
at). [ಬಂಡುಣ್‌ + - ಇ] 

ಬಂಡುಣಿಗುರುಳ್‌ (ನಾ). ತುಂಬಿಯಂತೆ ಕಪ್ಪಾದ ಕೂದಲು ; ಭ್ರಮರ 
ಕಂ೦ತಳ : ಹರಿಣಿಗಣ್ಣಳ ಬಂಡುಣಿಗುರುಳ್ಗಳ ವರಪಿಕಾಲಾಪದ 
ಆ ಲಲನೆಯನೀಕ್ಷಿಸಿದೆನು (ಶ್ರಳಂತ. ೪-೦೯). [ಬಂಡುಣಿ + ಕುರುಳ*,] 


ಬಂಡುಣಿವೆದೆಯ (ನಾ). ತಂಂಬಿಯನ್ನೂ ಬಿಲ್ಲಿನ ಹೆದೆಯಾಗಿ 
ಹೊಂದಿರುವವನು ; ಮನ್ಮಥ: "ಇಂಗೋಲ್ವಿಲ್ಲು. ಬಂಡುಣಿ 
ವೆದೆಯಂ . . , ಗಿಳಿದೇರಂ- ಇವು ೧೩ ಕಾಮದೇವಂಗೆ ವಪೆಸರ್‌್‌ 


(ಕಕಃಾ. ೪೩೨೦೩) ; ದಿಂಡುದೊಡೆಯ ಮಿಂಡಿಯರ್‌ ಬಂಡುಣಿವೆದೆಯನ 
ದಂಡಾಳ್ಗಳೆನೆ ಪಿಂಡೆಬ್ಜಲ್ಲಿಗಲ್ಲಿಗೆ ಸಂಚರಿಸಿ (ರಾವಪಿಕ್ಕ. ೦೨೨-೨೪). 
[ಬಂಡುಣಿ * ಪೆದೆ 4 - ಅ] 
ಬಂಡುಣಿಸು (ನಾ). ಹೂವಿನ ಜೇನಿನ ಸೇವನೆ : ಕೆಂದಾವರೆಯ ಬಂಡು 
ಣಿಸಿಗೆಳಸಿಯೈ ತಂದಿಹ ಮದಹಂಸೆಯಂತೆ (ಕಂಠರಿ. «-೨೨). 
[ಬಂಡ್ಕು -೬ ಉಣಿಸ್ಯು) 
ಬಂಡುಬಾಳು (ನಾ). ಬಂಡಬಾಳು : ಆತ ತನ್ನ ಬಂಡುಬಾಳನ್ನು 
ನೆನೆದು ದು:ಖಸಿದನು (68). (ಬಂಡ್ಕು 4 ಬಾಳ್ಕು (೭ ಬಾಟ್‌) 
ಬಂಡುಮಾತು (ನಾ). ನಾಚಿಕೆಯಿಲ್ಲದ ಮಾತು ; ಲಜ್ಜಾಸ್ಪದವಾದ 
ನುಡಿ: ಕಂಡ ನಾರಿಗಿಚ್ಛೈೈಸುವ ಲಂಡಗೆ ಪುರಾಣವೇಕೆ ಬಂ[69830, ಭಂ]ಡು 
ಮಾತಿನ ಕವಿಯ ಬಹುಪಾಂಡಿತ್ಯವೇೇತಕೆ (ಪ್ರಕಂದ, ೦-೩೦-೩). 
[ಬಂಡ್ಮು 4 ಮಾತ್ಕು) 
ಬಂಡುವೋಗು (ಕ್ರಿ). ನಾಚಿಕೆಗೆ ಈಡಾಗು ; ಲಜ್ಜೆಗೊಳಗಾಗು : 
ಬಿತ್ತಲ್ಲದದು ಫಲದೊಳಟೀಪಿತ್ರೆಂಬ ನಾಟ್ನುಡಿಯಂತೆ ತಪದಿಂದಂ ಗುಣ 
ದಿಂದಂ ಪುರದೊಳ್‌ ಪಲವುದಿವಸಂ ಮೆಚ್ಚಾಗಿರ್ದಲ್ಲಿಯೆ ಬಂಡುವಮೋದೈ 
(ಕವರ್ಷಿಮ್ಮ . ೬-೦೨6). [ಬಂಡ್ಕು + ಪೋಗ್ಕು (ಆ ಪೋ) ) 
ಬಂಡುಸೋನೆ.. (ನಾ). ಜೇನಿನ ಮಳೆ: ಕಣ್ಮಲರ್ಗಳಿಂ ಸುರಿಯುವ 
ಬಂಡುಸೋನೆಗೆಣೆಯೊಂದಿದ ಕಣ್ಬನಿ (ಮೈಸೂಮಿ. ೪-೫೩೩). 
[ಬಂಡ್ಮ + ಸೋನೆ] 
ಬಂಡುಳಿಕೆ? (ನಾ). (?) : ಕೌರ್ವಿಲ್ಲ ಪಳಿವ ಪುರ್ಬುಳಿಯೆ ಬಂಡುಳಿಕಿಗಳ 
ನಿಳಿಕೆಗೈವ ಸುಕ್ಕುಗುರುಳುಗಳೆಳದಾಡೆ (ಕ)ಳ್ಮಾಂಗ, 8-೦೧೪). [?] 
ಬಂಡೆ, . ಭಂಡೆ, (ನಾ). ದೊಡ್ಡ ಗಾತ್ರದ ಕಲ್ಲು: ಆ ಕೆಜ್‌ಯವೊಳಗಣ 
ಬಣ್ಣೆಯ » ೫ x ಡ ಕಂಡೇಶ್ವರದೇವರ ಅಮೃತಪಡಿ (ಎಳ, 211. 
ಮುರ್ಮಗಿ. ೦೦೬-೯; 1503) : ಪ್ರವಾಹದಲ್ಲಿ ಈಜಿ ಶಕ್ತಿಗುಂದಿ ತೇಲಿಹೋಗು 
ತ್ತಿದ್ದೆ. ಈ ದಿನ ಬಂಡೆಯೊಂದು ಸಿಕ್ಕಿತು (08ಕೂರೆ. ೦೦೦). ಭಂಡೆ ಸ 
ಬಡಗಲು ಕಲ್ಲ ಭಣ್ಣೆಯ [ಬಟ್ಟೆ)ಯೇ ಮೇರೆ (ಸೌೌ39- XI-ii, ೦0-೩೦; 
ಬಡಗ ಯಿತಾಶಾನ್ಮ ಭಂಡೆದ ಗಡಿ (ಎಳಿ. ೪11, ಶಿತಮೊ. 0-903; 
[ದೇ. ॥ ತೆಲು. ಬಂಡ] 


2097) : 


1813) - 


ಬಂಡ್ಕೆ 


ಬಂಡ್ಕೆ (ನಾ). ಶೀಲವಿಲ್ಲದವಳಂ ; ಕುಲಟೆ : ರಂಡೆಗೆ ಗಂಡನಿಲ್ಲ ಬಂಡೆಗೆ 
ನೀತಿಯಿಲ್ಲ (ಗಾಲ). ಭಂಡ್ಕಿ' ಪರಾ. [ಸಂ. ಬಂಡಾ./ಪ್ರಾ..ಭಂಡೀ) 

ಬಂಡೆ, /ಬಂಡ್ಕ' ನೋ. 

ಬಂಡೆಕಲ್ಲು "ಬಂಡೆಗಲ್ಲಂ' ನೋ. 

ಬಂಡೆಗಲ್ಲು, ಬಂಡೆಕಲ್ಲಂ (ನಾ). ಇ ಬಂಡೆ, : ಕೊಪ್ಪಳದ ಹಕ್ತಿರ . . - 
ಬಂಡೆಗಲ್ಲುಗಳ ಮೇಲೆ ಅಶೋಕನ ಶಾಸನಗಳು ಇರುತ್ತವೆಂದು ಇತ್ತೀಚೆಗೆ 
ತಿಳಿಯ ಬಂದಿದೆ (ಕರಣ. ೨) : ಬಂಡೆಗಲ್ಲಿನ ನಿವೇಶನದಲ್ಲಿ ನೀರು 
ಬೇಗ ಹರಿದುಹೋಗುವುದು (ಗೃಹಂ. ೦೫೩) - ಬಂಡೆಕಲ್ಲು: ಅಂಗಿ 
ವಸ್ತ್ರಗಳನ್ನು ನೊರೆಕಾಯಿ ಹಾಕ ಬಂಡೆಕಲ್ಲಿನಲ್ಲಿ ಒಗೆದಾಯಿತು 
(ರಳ್ತರೊ. 9೩). [ಬಂಡೆ -- ಕಲ್ಲು (ಆ೮೮೯,)] 

ಬಂಡೆಬ್ಬಿಸು (ಕ್ರಿ). ಇ ಬಂಡುಗಟ್ಟು : ನಿಂದ್ಕವಾದ ಸಂಗತಿಗಳ ವಿರುದ್ಧ 
ಬಂಡೆಬ್ಬಿಸುವ ಧೈರ್ಯವು ನಮ್ಮ ಜನಕ್ಕೆ ಬರುವವರೆಗೆ ದೇಶದ ಉದ್ಧಾರ 
ವಾಗಲಾರದು (ಕ್ಕಾಕುಕಾ. ೨೩) ; ಇಡೀ ದೇಶದ ಭಕ್ತರ ದಳವು 
ಬಂಡೆಬ್ಬಿಸಬಹುದು (ಫೋಡತ. 6). 

[ಬಂಡ್ಮು 4+ ಎಬ್ಬಿಸು («ಎ ಎಬಿಸ್ತಿಸು)] 

ಬಂಡೇಳು, ಬಂಟೇಳು (ಕ್ರಿ). ಇ ಬಂಡಂಗಟ್ಟು : ಬಂಡೆದ್ದು ಗಿರಿಪಟ್ಣ 
ನೆರೆ ಸೂರೆಹೋದಾವು (ಎಂಕಾ. 934-0). ಬಂಟೇಳೆಂ : ಎಂಟುಸಾವಿರ 
ದೈನ ಇಅಬ್ಬರೆನಗಿಲ್ಲಿ ನಾಂಟಿರುತಿಹ ಪಕ್ಷದವರು ಉಂಟು ನಿಮಗೆ ಲಕ್ಷಪಕ್ಷ 
ನೀವದಣುಂದ ಬಂಟೆದ್ದಿರೆಂದನು ಚಕ್ರಿ (ಕರಠ- ೪೩-೨೨). 

[ಬಂಡ್ಮು 4+ ಎಳ್ಳು («ಎ ಏಲ್‌,)] 


10 


೩ರ 


೩0 


ಬಂತಿ 'ಪಂತಿ' ನೋ. 
ಬಂತಿಗಟ್ಟು “ಪಂತಿಗಟ್ಟು' ನೋ. 
ಬಂತಿದಲೆಯ (ನಾ). ಸಾಲಂ ಶಲೆಗಳಂಳೈವನಂ ; ದಶಕಂಠ ; 


ರಾವಣ : ಇಂತು ಬಂತಿದಲೆಯಂ ಚಲ್ಲಣಮನಿಟ್ಟು, ದಟ್ಟಿಯಂ ಬಿಗಿದು 
- « * ಪೊಲಅಮಡುವುದುಂ (9ದ್ಕುಕ. ೪೩-೦೬). 
[ಬಂತಿ («ಎ ಪಂತಿ) + ತಲೆ + - ಆ) 
ಬಂತಿದೇರ 'ಪಂತಿದೇರ' ನೋ. 
ಬಂದ್‌ "ಬಂದ್ಕು' ನೋ. 
ಬಂದ, "ವರ್‌' ಪರಾ. 
ಬಂದ "ಬಂದವ, ನೋ. 


ಬಂದಂಬಿಡು (ಕ್ರಿ). ಬಂಧನವನಲ್ನ ತೊರೆ; ವ್ಯಾಮೋಹವನ್ನು 
ತ್ಯಜಿಸಂ : ಮನಸಂ ಸ್ಲೈತಿಟ್ಟು ಬಾಲ್ವಾಸೆಯಿಂ ಬಂದಂಬಿಟ್ಟು 


ವಿಮೋಹಮಂ ಬಿಸುಟು ಕಣ್ಣಂ ಮುಚ್ಚೆ (ರರ್ಮಾಮ್ಮ. ೪63). 
[ಬಂದ್ಮ (ಬಂದ್ಳು) "+ ಬಿಡ್ಮು] 
ಬಂದಗಾವುಂಡ (ನಾ)- ಒಬ್ಬಾತನ ಹೆಸರು: ಇದಕ್ಕೆ ಸಾಕ್ಷಿ... ಬಿಜ 
ಯಿತಗಾವುಣ್ಣನುಂ ಬನ್ನಗಾವುಣ್ಣನು೦ (ಎಳೆ.೩1 ಹೊಳಲ್ಲಿ. ೩೦-೦೦; 964) - 
[ಬಂದ್ಯ + ಗಾವುಂಡ (ಎಗಾಮುಂಡ)] 


ಬಂದಣಿಕೆ, 


೬೧೭೨ 


ಬಂದರಿ 


೨. ಒಂದು ಬಗೆಯ ಪರಾವಲಂಬಿಸಸ್ಮ; ಜೀವಂತಿಕೆ : "ಬಂದಣಿಕೆ, 
ಜೀವಂತಿಕೆ, ವೃಕ್ಷರಂಹೆ, ವಂದೆ, ವೃಕ್ನಾದನಿ" (೫8೫-೪). ೩. ಒಂದು 
ಸ್ಥಳದ ಹೆಸರು : ಬನ್ಮಣಿಕೆಯ ಸತ್ತಆರ ನಾಗರ್ಜುನ ನಾರ್ಗ್ಗ 
ವುಂಣ್ಣಿಗೆಯೆ (ಎಳ. ೪111, ಸೂರ. 3೩೪-೬; 999); ಒಂದಿರುಳೊಳ್ಳಾನುವರಂ 
ತಂದಿಕ್ಕಿದ ಪುಷ್ಪಮಾಲೆ ನಿಮಿರ್ದುದು ವಾದಕ್ಕೆಂದೆೊಡೆ ಭುವನಕ್ಕಚ್ಚರಿ 
ಬಂದಣಿಗೆ[೫ ಕಾ. ೪ಕೆ]ಮ ಶಾಂತಿನಾಥತೀರ್ಥಾತಿಶಯಂ (ಸರುಪ- ೨-೫೦). 
ಬಂದಣಿಗೆ : ೧. ಲೊಕ್ಕಿಯ ಬಂದಣಿಗೆಯುಮಂ ಚಕ್ಕನೆ ಪೂಸಲಿಲ್ಲ 
ದಿರ್ದೊಡೆರ್ಕೆಯ ಪಾಲಂ ಪೊಕ್ಕಿರಲೆಆ3 ನಿಬಿಡವೆ:ನಲ್‌ ಸಿಕ್ಕಿದ ಮುಳ್ಳಲಗು 
ಪಾದದಿಂ ಪೊಜವುಡುಗು೦ (ಂನುದ.೨-೨೦೬). ೨. “ ಪರರೋಹಿಣೀ -- 
ಬಂದಣಿಗೆ(ಕೆ)” (ಓತಂ- «)- ಬಂದನಿಕೆ : ೩. ಬಲ್ಲೆ ಬನ್ನು ಬನ್ಮನಿಕೆಯ 
ತೀರ್ವ ದೊಳೊಅದುದಚ್ಚೆರಿಯ೦ (ಎಕ ೪11. ಶೀ9೦. ೨೦೪-೨3; 918), 
ಬಂದನಿಕ್ಕಿ: ೩. ಬನ್ಹನಿಕ್ಕಿಯ ನಟ್ಲಿಮುಣ್ಣ೦* ತಮ್ಮೊಳೆಆ್‌ಯೆ (ಎಳ. 111, 
ತಎರ. ೩8೦-೨; ಸು. 9601). ಬಂದರಿಕೆ: ೨. ಬಂದರೆ; ಬಂಡಾರೆ, ಹಂಗರಿಕೆ, 
ಬಂದರಿಕೆ (ಕ್ಕು8೧-೩೨-೬೦01). ಬಂದಲಿಕೆ : ೧. ಗಂಡಸು ಗಳಿಸಬೇಕು. 
ಪೆರಸೈಟ*್‌ (ಬಂದಲಿಕೆ)ನ ಹಾಗೆ ಬದುಕಬಾರದು (ದು. ೨೩೦). ೩. x x 
ವಾಸ ಸುದ್ಧ ಗುರು .ಈ ದಿನದ ಹುಣ್ಣವಗೆ ಬನ್ಹಲಿಕೆಯಾಗಿ ಕೊಡಕಣಿಯ 
ಬಡಗಿ ಸಾದೋಜನ ಕಳ್ಳರು ತಾಗಿ ತಳಿರ್ದ್ದು ಸುರಲೋಕಪ್ರಾಪ್ತನಾದ 
(ಎಳ - ೪117, ಸೊರಬ; ೦೭-೫;1371). ಬಂದಳಿಕೆ ;: ೧. ವಿಜಯನಗರದ ಪ್ರೌಢ 
ದೇವರಾಯನ ಕಾಲದ ನೂರೊಂದು ವಿರಕ್ತರ ತರುವಾಯ ಶರಣಸುರ 
ಭೂಜವನಕ್ಕೆ ಮತ್ತೆ ಬಂದಳಿಕೆ ಬಂದಿತು (ಕರತ. ೬೦೭); ಮಾನವು ಗೆದ್ದಲು 
ಒಲವಿನ ವೃಕ್ಷಕೆ ಚಾಡಿಯ ಮಾತ: ಬಂದಳಕೆ (ತಂದ್ರನೀ, ೦೦೨೪೫). 
೨. *“ವಂದಾ-ಬಂದಳಿಕೆ" (೬ಿತಧಿ- ೦೪3). ೩. ತತುಸಮಯಲ್ಲಿ 
ಬಂದಳಿಕೆಗೆತ್ತಿ ನಡೆದಲ್ಲಿ (ಎಳ. vi. 8ಕಾ೦.೦೬೦-॥ ಸು. 1160). ಬಣತಿಗೆ : 
೧. ಒಣಗಿದ ಮರ ಎಲೆಯಿಲ್ಲದ ಬಳ್ಳಿ ಬಣತಿಗೆ ಪುಟ್ಟಿದ ವನದಲ್ಲಿ [೫ತಾ. 
ಒಣಗಿದ ಮರದಲಿ ಇಲ್ಲದ ಬಳ್ಳಿ ಬಣತಿಗೆ ಹುಟ್ಟಿ ದವನ ತಳ್ಳಿ] (ಕರಂ. ರಾ. 
ಬತಣಿಕೆ: ೨. “ ವಂದಾ, ವೃಕ್ಷೂದನಿ:, ವೃಕ್ಷರುಹಾ, 
ಜೀವಂತಿಕಾ_ಈ ೪ ಬತಣಿಕೆ” (೫80- 900) - ಬದಣಿಕೆ : ೧. ವೀಳೆಯ 
ದೆಲೆಯ ಬದಣಿಕೆಯಂ ಭರಣಿನಕ್ಷತ್ರದಲ್ಲಿ ತಂದು ಕೈಗೆ ಕಟ್ಟುವುದು (49. 
030). ಬದನಿಕೆ : ೧. ಇನ್ನೊಂದು ವರ್ಗದ ಗಿಡಗಳು ಬದನಿಕೆಯಂಧವು 
(ರಾಂಶ್ರ. 7, ೩೦೩): ಗಿಡಕ್ಕಂಟಿದ ಬದನಿಕೆಯಂತೆ ಬೆಳಬೆಳೆದು (ಯು. ೬). 
೨. “ಬದನಿಕೆ (ಬಂದಣಿಕೆ) - ವಂದಾಕಾ” (ಕದ್ಕಳೋ. 39) : “ಕಳುಬಳ್ಳಿ. 
ಅಮರೆಬಳ್ಳಿ, ಬದನಿಕೆ.. . ಶಾವಿಗೆಬಳ್ಳಿ (ಸಸಂ. ೪೩): ೪. ಒಂದು 
ಬಗೆಯ ಗಿಡದ ಬೇರು: ಇಟ್ಟ ಕಣ್ಣಿನ ಬೊಟ್ಟು . . . ಪಸುರಿನ ಬಟ್ಟ 
ಗುಪ್ಪಸ . . . ಮೆಟ್ಟಿದೆಕ್ಕಡ ತೋಳ ಬದನಿಕೆ ತೊಟ್ಟ ಮಾಂದಂರೆಲೆಯ 
ಚಲ್ಲಣ ದಿಟ್ಟಿಗಚ್ಚರಿದೋರೆ ಬಂದರು . . . ಶಬರಕೋಟೆಗಳು (ಅನಂಣ. 
೩-೩-೩). ಬಿಂದಣಿಕೆ : “ ಮಾರತರುಹಮ್ಮೆನಲು ಬಿಂದಣಿಕೆ [ಕಾಕಾ - 
ಮಾರೆತರುತರೆಂಹವೆನೆ ಬಂದಣಿಕೆ]ಯಕ್ಕು” (ನುಂಗಂಾ- ೪೩-೪೦): 


೪-೧೪-೬) - 


ಬಂದಣಿಗೆ, ಬಂದನಿಕೆ, ಬಂದನಿಕ್ಕಿ, ಬಂದರಿಕೆ, | “ಸಂ. ವಂದಾಕ, ವಂದಾಕಾ, ವಂದಾಕೀ./ತುಳು. ಬಂದಣಿಗೆ, 
ಬಂದಲಿಕೆ, ಬಂದಳಿಕೆ. ಬಣತಿಗೆ. ಬತಣಿಕೆ. ಬದಣಿಕೆ. ಬದನಿಕೆ, ಬಂದನಿಗೆ; ತೆಲು. ಬದನಿಕ, ವದನಿಕ] 
ಬಿಂದಣಿಕೆ (ನಾ). ೧. ಬೇರೊಂದು ಸಸ್ಯವನ್ನು ಅವಲಂಬಿಸಿ | 4% | ಬಂದಣಿಗೆ "ಬಂದಣಿಕೆ' ನೋ. 
ಜೀವಿಸುವ ಸಸ, ಪರಾವಲಂಬಿಸಸ್ಕ: ಎಲವದ ಬಂದಣಿಕೆ ಬಂದನಿಕೆ :ಬಂದಣಿಕೆ' ನೋ. 
ಯನಿಂತಲಸದೆ ಕುಡಿಸಲೈ (ಲೆ) ನಾಯ ಎಷಮಟ'ಗು೦ (ಏಮದ. ೧೩-೩೩) ; ಬಂದನಿಕ್ಕಿ `ಬಂದಣಿಕೆ' ನೋ. 
ಅಶ್ವತ್ಥ ಮೂಲವನಾದರೂ ಅದಣ ಬಂದಣಿಕೆ ಯನಾದರೂ ಶುಭದಿನದಲ್ಲಿ| |ಬಂದಮಿಣಿ (ನಾ). ಕಾಲಿಗೆ ಕಟ್ಟಿಕೊಳ್ಳುವ ಹಗ್ಗ : “ಬಂದಮಿಣಿ- 
ತಂದು ಹಾಲಲ್ಲರೆದು ಯತುಸ್ಥಾತೆಯಾದ ಸ್ತ್ರೀಗೆ ಕುಡಿಯ ಕೊಡಲು ಗರ್ಭ 


ನಿಲ್ಲುವುದು  (ಪೈರೃತಾ. 38: ೪೪); ತನ್ನಂಥ ನಿಸರ್ಗವಿರೋಧಿವ್ಯಕ್ತಿಯ 
ಕತ್ತಿಗೆ ಆ ಬಳ್ಳಿಯೇ ಬಂದಣಿಕೆಯಾಗಲೂ ಬಹುದು (ಏಾಕೃಲ್ಕಿ. ೩೦೩). 


ಈಳಿಗರ ಈಚಲಗಿಡ ಏರುವ ಸರಹಗ್ಗ” (ಕಾನಕೋ.30)- 


[ಬಂದ್ಯ( ಇಬಂದ್ಮು) + ಮಿಣ್ಕಿ (ಇಮಿಳ್ಳಿ)] 
ಬಂದರಿ "ಬಂದಾರಿ' ನೋ. 


ಬಂದರಿಕೆ 'ಬಂದಣಿಕೆ' ನೋ. 
ಬಂದರು (ನಾ). ಕರಾವಳಿಯಲ್ಲಿ ಹಡಗಿನಿಂದ ವಸ್ತ್ರಗಳನ್ನು ಇಳಿಸಂವ 


ಬಂದರೆ " ಬಂದಾರಿ ' ನೋ. 
ಬಂದರಿಕೆ " ಬಂದಣಿಕೆ' ನೋ. 
ಬಂದಳ (ನಾ). ಅಿಗಲಬಾಯಿಯಂ ಪಾತ್ರೆ : ಬಂದಳ ಸೋರೆ ₹ರಗ 


ಬಂದರಿಕೆ ೬೧೭೩ ಬಂದಿಗಾಜಿ 


ಮವಿವೇಕಮುಸಿರಲೇನಾ  ಚಿನ್ನಬಸವನಿಹ ರಾಜ್ಯದೊಳ್‌ ಮಿಸುಕ 
ವೇವಣ್ಣಿಸುವೆನು: (ಕೂಪು.೬-90). ೮. ತೋಳಿಗೆ ಧರಿಸುವ ಒಂದು 
ಬಗೆಯ ಆಭರಣ: ವಂಕಿ : ನವರತ್ನದ ರವೆಯದ ಬಂದಿ ವಿರಾಣಿಸು 
ತಿರ್ಪದಪ್ಪಿಯಗಜೆಯ ತೋಳೆಂ (೧೦೪. ೩-೩): ೮ಡಗ ಕಂಲಣ ಸೂಡಗ 
8 ಹೊನ್ನ ಬಳೆ ಬಂದಿ ಖಡೆಯ (ಕಉಸಾಂ. ೦.೦೩೬); ಇರೋದು ನಾಗರ 
ಕುಚ್ಚು, ಈ ಬಂದಿ (ರಂಕಾ. ೩6). ೯. ಕತ್ತಿನಲ್ಲಿ ಧರಿಸುವ ಒಂದು 
ಬಗೆಯ ಸರ : ನಾ ತೂಗಿ ಬಾಗಿ ನೀರು ಮೊಗೆದೆ ಮಾವಯ್ಕೆ ಕೊಂಡಿ 
ಸಮೆದು ಬಂದಿ ಬಿತ್ತು ಮಾವಯ್ಯ (ಹಳ್ಳಿಯ. 049); ಕತ್ತಿನಲ್ಲಿ ಅಡ್ಡಿಕೆ, 
ಅಸಲಿ, ಬಂದಿ, ಜೋಮಾಲೆ (ನು. 90). (ಸಂ. ಬಂದಿ, ಬಂದೀ] 
10 | ಬಂದಿ, (ನಾ). ೧. ಹೊಗಳುಭಟ್ಟ ಶಂ ಸತ್ತಿತಿಪಾಶಕ : “ಬಂದಿ-ವಂದಿನ್‌ - 
ಸ್ತುತಿಪಂಠಕಗ (6ರ್ಕಳೋ. ೨೯)- ೨. ಹೊಗಳಿಕೆ ; ಕೊಂಡಾಟ : 
ಅಗ್ಗಳಿಕೆ ಮಂಳಿಸು  ಮೂದಲೆ ಮೋಡಿ ಬಂದಿ ಭಾರಣೆ ಬಿಂಕ ಬೆಸೆ 


ಹಾಗೂ ಹಡಗಿಗೆ ತುಂಬುವ ಸ್ಥಳ; ಹಡಗುನಿಲ್ದಾಣ ; ರೇವು: 
ಹಡಗುಗಳು ನಿಲ್ಲುವುದಕ್ಕೆ ಬೊಂಬಾಯಿ ಬಳಿಯಲ್ಲಿರುವಷ್ಟು ಅನುಕೂಲ 
ವಾದ ಮತ್ತು ವಿಸ್ತಾರವಾದ ಬಂದರು ಇಂಡಿಯಾದಲ್ಲಿ ಎಲ್ಲಿಯೂ ಇಲ್ಲ 
(ಕೂಗೊಳ.೭೨);, ಪರವೂರುಗಳಿಂದ ಬಂದ ಮಂಜಿಗಳು ಊರೆ ಬಂದರಿನಲ್ಲಿ 
ತಂಗುವುದು ಸ್ವಾಭಾವಿಕ (ಈಾಶುಕ್ತ.೩4): 

[+ ಪಾರ.. ಹಿಂ. ಮರಾ. ಬಂದರ್‌] 


ಹರವಿಯು ಮೊಗೆ ಬಿಂದಿಗೆ ಗಡಿಗೆ ಗುಡಾಣ (ಈವನನುಶಾಂ. ೩-೦೩೨). 


(+ ತೆಲು. ಬಂದಳ,ಬಂದಲ, ಬಂದಡ] ಚಮತ್ಕಾರಂಗಳಿಂದೆ ಸಮುಮಾಗೆ ಕೈದೋಆಕದಂ ವೃಷಕೇತು 
ಬಂದಳಿಕೆ `ಬಂದಣಿಕೆ ' ನೋ. ಬಭ್ರುವಾಹನನ ಮೇಲೆ (ಕೈಷಳಾ: ೨೩-೦೩). "ವಂದಿ, ಪರಾ. 
ಬಂದಾ (ನಾ) . ಚಿಲ್ಲರೆಯಲ್ಲದುದು : ಈ ಚಿಲ್ಲರೆ ಕೊಟ್ಟು ಬಂದಾ|6 (ಸಂ. ಬಂದಿನ್‌, ವಂದಿನ್‌] 


ತೆಗೆದುಕೊಂಡು ಬಾ (ಕಟ). [೬-ಪಾರ. ಬಂದ್‌ : ಮರಾ. ಬಂದಾ ] 
ಬಂದಾರಿ, ಬಂಡಾರೆ, ಬಂದರಿ, ಬಂದರೆ, ಬಂದುರೆ (ನಾ). ೧. ಒಂದಂ 
ಬಗೆಯ ಮರ ; ಬೆಲ್ಲವತ ಬಂದಾರಿ ಸಾವೇರಿಯಿಂ ತಡಸು . . 
ತಾಜ್‌ ಬೋರೆಗಳಿಸೆದವು (ಕರಿತೂ. 0೩-0೩). ಬಂಡಾರೆ: ೨. ಒಂದು 
ಬಗೆಯ ಗಿಡ: ಬಂದರೆ, ಬಂಡಾರೆ, ಹಂಗರಿಕೆ, ಬಂದರಿಕೆ (ಮ್ಮ 8೧ 
೩3-೬೦೫). ಬಂದರಿ: ೨. ಅಲ್ಲಿಂದಂ ಮೂಡಲು ಬಂದರಿಗಿಡುವಿನ 
ಹಿಟ್ಟುಗಲ್ಲು ಬಂಡೆ (೩ೌ೩ಇ. 3-11. ೫೩೩-೨6; 1632). ಬಂದರೆ : 
೨. `ಬಂದಾರೆ' ಉಲ್ಲೇಖದ 'ಮೈಔಗಿ. ೩೨-೬೦೮' ಪ್ರಯೋಗ 
ವನ್ನು ನೋಡಿ. ಬಂದುರೆ : ೨. (ಮಕ ೬೦-೦೨೦೩)- 

[೬-ತೆಲು. ಬಂದಾರು, ಬಂಡಾರು, | ಮರಾ. ಬಂದಾಟೀ) 
ಬಂದಿ, (ನಾ). ೧. ಸೆರೆ; ಬಂಧನ; ಕಟ್ಟು ; ಎನಗಿಂದಿಂಗಾಜುತಿಂಗಳ್‌ 
ಸಮುನಿಸಿದಪುದಿಲ್ಲೆಲ್ಲಿಯುಂ ಬಂದಿಮಂಚಲ* (ಕೂಕುನೂ. ೩-೦6): ಅಗ್ಗಳದ 
ಬಾಣದ ಬಂದಿಯಲಿ ಸಿಲುಕಿತ್ತು ರಿಪುಸೇನೆ (ಉಲ್ಮಾಲ್ರೋ. ೦೪-೩೩) ; 
ರಾಘವಂ . . . ದೇವರ್ಕಳ ಬಂದಿಯಂ ಬಿಡಿಹಿ,.. , ಅರಸುಗೆಯ್ಮು 
ತಿರ್ದಂ (ಉವತಿಕ್ಕ. ೦೭-೦೪). ೨. ಸೆರೆಮನೆ; ಬಂದೀಖಾನೆ; ಜೈಲು : 
ಬಂದಿಯೊಳಗಿದ್ದವರ ಬಂಧನವ ಬಿಡಿಸುವಾ ಬಂದಿಕಾರಾ ಶ್ರಾವಣಾ 
(ಗಂಗಾಶ- ೩೩-೨). ೩. ಹತೋಟಿ; ಹಿಡಿತ: ಅಂಕೆ: ತಪವ ಮಾಡಿ 
ವಿಕಾರಿಗಳು ಬ್ರಹ್ಮಂಗೆ ಬಂದಿಯನಿಕ್ಕಿದರು ಬಳಿಕ (ಕುವ್ಮಾಳ. ೬-೦4); 
ಮಾಯಾಗುಣವಿಕಾರದ ಬಂದಿಯಲಿ ತಲೆ ಸಿಲುಕಿ ನರಕದಲಾಳುತಿಹರು 
ಗ: ೪-೪-೨೬). ೪. ಸೆರೆ ಸಿಕ್ಕಿದ ವ್ಯಕ್ತಿ; ಸೆರೆಯಾಳು: 
ಭೂನಾಯಕಂ ಬಿಡಿಸೆ ಬಟ್ಟ ಬಹು ಬಂದಿಯಿಂ ಕರಮ... ಕಣ್ಣೆಸೆದುದು 
ನರೇಂದ್ರಭವನಾಂಗಣಂ (98ಪು.೪- ೭. ರಗಳ), ಬಂದಿಯ ಹಿಡಿದಾತನ 
ತಂದೆಯ ತಲೆ ಹೋಹುದೆಂದು ಪಿತರಾಚಾರವೆ:ದು ವೃಥಾ ಸಾವನೇ 
(ಶರ್ಶರ. 0೬೩-೬೭೬); ನೀನು ಇಲ್ಲಿ ಬಂದಿ ಎಂಬುದನ್ನು ಅರಿತಿರುವಿಯಾ ? 
(ಲ್‌: 44). ೫. ಸೆರೆಹಿಡಿಯುವವನು : “ಪ್ರಗ್ರಹಃ, ಗ್ರಾಹಕ॥. 
ವಂದೀ - ಈ ೩ ಬಂದಿ” (ಕಾಹು - ೦೨8-೩೪)- ಓ. ತಡೆ; ಅಡ್ಡಿ; ಪ್ರತಿ 
ಬಂಧ: (೪. ಪಿ. ಕೊಳ್ಳಿ: ಲೂಟಿ;. ಸೂರೆ : ಅಳಿಗಳ ದಳವುಳಂ 
ಬಸಂತನ ಬಂದಿ ಬಾಲಚೂತನ ಭಯಂ ಮಳಯಾನಿಳನ ಗಂಸಿ 
(೧೪. 9-006 5) ; ಕಳವು ಹುಸಿ ಹಂದರ ವಿರೋಧ ಸ್ಪಲಿತವಾಣಡಿ 
ಬಂದಿ ದಳದುಳ ಬೆಳುಗವತೆಯನ್ಮಾಯ . . . ಅಡಗಿದವೀ ಯುಧಿಷ್ಠಿರ 
ನೃಪನ ರಾಜ್ಯದಲಿ (ಕುವ್ಮಾಸ. ೬೨೦೦) ; ಕಿಸುರು ಗಾವಳಿ ಬಂದಿ ಗಳಹತನ 


ಬಂದಿಕಾರ 'ಬಂದಿಗಾಅ' ನೋ. 

ಬಂದಿಕಾಜಿ "ಬಂದಿಗಾಅ' ನೋ. 

ಬಂದಿಕಾಜತನ (ನಾ). ಬಂಧನದಲ್ಲಿಡುವ ಗುಣ : ಕೊಂದು ಕುಟ್ಟಿ 
ದಂಡವ ತಕ್ಕೊಂಬುವಂಗೆ ಆದು ಬಂದಿಕಾಜತನವೊ ಕೃಪೆಯೋ ಇದೆ 

೩0 ಜಂದವ ತಿಳಿಯಬೇಕು (ನೋಳಮಾ- 08೬-80೬). 

[ಬಂದಿಕಾಜ ( ಎಬಂದಿಗಾಅ ) 4 ತನ] 
ಬಂದಿಕೋಲು " ಬಂದಿಗೋಲ್‌' ನೋ. 
ಬಂದಿಖಾನ " ಬಂದೀಖಾನೆ ' ನೋ. 
ಬಂದಿಖಾನೆ " ಬಂದೀಖಾನೆ ' ನೋ. 

26  ಬಂದಿಗಟಿ ಸು (ಕ್ರಿ). ತಾಳಿಯಿರುವ ಬಂದಿಯನ್ನು ಕೊರಳಿಗೆ 
ಕಟ್ಟುವಂತೆ ಮಾಡು : ಮದುವೆಮಾಡು : ಇಲ್ಲಿಗಾಪ್ತರನಟ್ಟಿ ಬಂದಿ 
ಗಟ್ಟಿಸನು ತನ್ನಲ್ಲಿಗೆ ಬರಲೆಂಬನಮ್ಮ ಇಲ್ಲಿ ತನ್ಮಂಗಲವೆಸಗಿದರದೆ ಸಾಕು 
ಸಲ್ಲೀಲೆಯೊಳಗೀವೆನೆಂದ (ಕರಕ. ೩೩-೫೦). [ ಬಂದಿ, 4 ಕಟ್ಟಿಸು] 

ಬಂದಿಗಟ್ಟು (ಕ್ರಿ). ೧. ತಾಳಿಯಿರಂವ ಬಂದಿಯನ್ನು ಕೊರಳಿಗೆ ಕಟ್ಟು : 
ಮದಂವೆಯಾಗು : ಕರಮೆಸೆವ ಸಾಕೇತನಗರದ ದೊರೆ ಸುರಥನಿಗೆ ವಜ್ರ 
ಲೇಖೆಗೆ ನೆಜ' ಜನಿಸಿಯೆ ಸನತ್ಕುಮಾರಗೆ ಬಂದಿಗಟ್ಟಿರ್ದ ತರುಣಿ ತಾನು 
ಸುನಂದೆ (ಕ್ಕು. ೭-೦೩). ವಿ. ವಂದುವೆಯನ್ನು ಮಾಡಿಸು : 
ಇವಳಿವನಿಗೆ ತಕ್ಕವಳಿವನಿವಳಿಗೆ ವಿವರಿಸೆ ತಕ್ಕವನೆಂದು ತವೆ ವೊಗಳ್ಳಿಲ್ಲ 
ರೊಸೆದು ನಿನಗೆನ್ನನುತ್ಸವದೆೊಳು ಬಂದಿಗಟ್ಟಿದರು (ಕುಕಾಶಾಂ. ೨೬-೦೦9). 

(ಬಂದಿ, + ಕಟ್ಟು] 

ಜಾ (ನಾ). ಸೆರೆಮನೆಯ ಕಾವಲು ; ಜೈಲಿನ ಕಾವಲು : 
ಮುಂದಣ ಮೆಯ್ಸಾಹಿಗೊಂದನ್ನು ಕಯ್ದುವೀಸಿ ಹೊರನಡೆಯಿಸಿ, ಬಂದಿ 
ಗಾವಲರಿಗೆ ಕ್ಷೀಣಸ್ವರದಿಂದ ಬೆಸಗುಡುತ್ತಿರುವನು (ಠುಂಕ್ರತ. ೦೬-೦೪). 

(ಬಂದಿ, * ಕಾವಲು (< ಕಾವಲ್‌,)] 

40 |ಬಂದಿಗಾಜಿ. ಬಂದಿಕಾರ; ಬಂದಿಕಾಜ (ನಾ). ೧. ಬಂಧಿಸುವವನು; ಸೆರೆ 
ಹಿಡಿಯುವವನು: ' ನೊಂದೆವ: ೨ಜಿ ದೇವ ಸುರಕುಲಬಂದಿಗೌ(೫ ಳಂ. ಕಾ] 
ಅನ ಕೈಯಲಕಟನ (ಕೊರರಾ. ೦-6-88) ; ಆದೇಂ ಬೆಲೆವಡೆದತ್ತೊ ಚಿತ್ತ 
ಭವನಂದದ ಬಂದಿಗಾಅನಾ (82. 8-0). ೨. ಸೂರೆ ವಾಡುವವನು; 
ಕೊಳ್ಳೆಗಾರ: ಮುಂದುಂ ಪಿಂದ20 ಸಂಧಿಸಿದ ಬಂದಿಗಾಅರ ಗೊಂದಣಮಂ 

45 ನಂದಿಪ `'(ಉಮಾಕ್ಕ. ೪೦-೨೯): ಬಂದಿಕಾರ : ೩. ಜೈಲಿನ ಮೇಲಧಿ 
ಕಾರಿ : ಬಂದಿಯೊಳಗಿದ್ದವರ ಬಂಧನವ ಬಿಡಿಸುವಾ ಬಂದಿಕಾರಾ ಶ್ರಾವಣಾ 


80 


35 


ಬಂದಿಗೃಹ 


(ಗಂಗಾಕ. ೩೭-೨). ಬಂದಿಕಾಟಿ: ೧. ಬಂದಿಕಾಆನಂತೆ ತೆಜಿಪುವಾರ್ದು ಪಿಡಿವ 


ಶಾಕಿನಿಯರಿಂ ರಣದೇವತೆಯರಿಂದತಿಭಯುಂಕರಾಕಾರಮಪ್ಪುದು 
(ಕಾವ್ಮಸಾ. 3೨೯ ಕೂದ್ರಳ); ದುರ್ಯೋಧನಂ ಬಂದಿಕಾಜನಂತೆ ಸೆಟ್‌ಗೆಯ್ದೂಂ 
(ಕಂಕಣ. ೬-೬೨ ನ) ; ಬಂದು ಕಂಡರು ಮೇಲವರಾ ಕುದುರೆಯ 
ಬಂದಿಕಾಅನನು ಬೇಗದೊಳು (ಕುಕಾಸಾಂ. ೯-೬೪). ವಿ. ಸಂದ ಸುಭಟರು 


ಬನ್ನಿ ಸ್ವರ್ಗದ ಬಂದಿಕಾಅರು ಬನ್ನಿ (ಳುವ್ಮಾಕೆ- 6-೩೦), ಹಿ. ಕಳ ತೆ 
ತುಡುಗ: ಕುತ್ಸಿತ ಕುಮಂತ್ರದ ಬಂದಿಕಾಅನು ಚಾಟು ಚಪಳಿಗನೆಂದು 
ನಾ ಮುಂದಆನಯೆ (ಶ್ರಕುಲೀ, ೭-೫೩) (ಬಂದಿ, + ಕಾಲ] 

ಬಂದಿಗೃಹ (ನಾ)- ಸೆರೆಮನೆ ; ಕಾರಾಗೃಹ ; ಜೈಲು : ನನ್ನನ್ನು ಪತ್ತೆ 
ಹಚ್ಚುವ ಹಂಚಿಕೆ ನಿಮಗೆ ಸಿಗುವಂತಿದ್ದರೆ, ನೀವು ಈ ಪ್ರಕಾರದ ಬಂದಿಗೃಹ 
ರಕ್ಷಕನ-_-ಜೇಲರನ ಚಾಕರಿಗೆ ನಿಲ್ಲುತ್ತಿರಲಿಲ್ಲ (9೦ಕೆ. ೨೪). [ಸಂ.] 

ಬಂದಿಗೆ (ನಾ). ೧. ಆಯಂಧದ ಹಿಡಿ: ಕಾಎಲ್ಲದೆ ಕೊಡೆವಿಡಿವೆನೆಂಬಂತೆ 
ಬಂದಿಗೆಯಿಲ್ಲದೆ ಸುರಿಗಿವಿಡಿವೆನೆಂಬಂತೆ . . . ದೆಸೆಗಿಡಲ್ವೇಡ (ರರ್ಮಾಮ್ಮ . 
೪-೩೦). ೨. ಹಿಡಿಯುಳ್ಳ ಆಯಬಧ.- ಕತ್ತಿ: ಮಡಿಸಿದ ಶೇಷನ 
ಬಂದಿಗೆ ಮುರಿಯು ಮಂಡೆಯು ನಡುಘಂಟೆಯ ಮೃತ್ಯುವಿನೊಳನರವುರಿ 
ದೊಂಗಲ್‌ ಪಿಡಿದೊಣಗಲ್ಲರುಳುಳ ಕೈ ಹಿಣಿಲ ಚಮರದ ಹಲಗೆಯ ಕಡುಗಲಿ 
ಕಣ್ಣೊಬ್ಬದನು (ೀರೇಕ, ೨-೪); ಮುಗಿಲ ಹರಿಗೆಗೆ ಮಾರುತನ ಬಂದಿಗೆಯ 
ಹೊಯ್ಲೆನೆ ನಕುಳನೆಚ್ಚಂಬುಗಳು ಕಿಡಿ ಸೂಸಿದವು (ಕಂವ್ಮಾಳ. ೨0-0೪). 

[?] 

ಬಂದಿಗೆಕೋಲು 'ಬಂದುಗೆಗೋಲು' ನೋ. 

ಬಂದಿಗೊಳ್‌ (ಕ್ರಿ)- ಸೆರೆಹಿಡಿ; ಬಂಧಿಸಂ : ಇನಿಯನ ಬಗೆಯ ತಿಳಿದು 
ಬಂದಿಗೊಂಬ ಸುಗುಣೆಯರಿಹಪರದೆೊಳು ಸೂಟ್‌ಗೊಂಬರು ಸೊಗದ 
ಸುಗ್ಗಿಯ (ಹರಂ. 6-80) ; ಹಸುವಂ ಬಂದಿಗೊಂಡ ಪೊಲಲ ತಳವಎಂಣ 
ರೊರ್ಮೆಗಂ ಕಟ್ಟೋಲಗದ ರಾಯನೆಡೆಗೆಯ್ತಂದು (ಕಾಮಾಕ್ಕ. ೦೪೦-೦6)- 

(ಬಂದಿ, * ಕೊಳ್ಳ] 

ಬಂದಿಗೊಳಿಸು (ಕ್ರಿ). ಸೆರೆಹಿಡಿ; ಬಂಧಿಸು: ಸೌಂದರ್ಯಮನೆರ್ದೆಯೊಳ್‌ 
ಬಂದಿಗೊಳಿಸಿ (8ಕ್ಕರೇ. ೦೪೩-೬). (ಬಂದಿಗೊಳ್‌ 4+ _ಇಸ್ಕು] 

ಬಂದಿಗೋಲ್‌ , ಬಂದಿಕೋಲು (ನಾ). ಅಂಗಸಾಧಕನು ಉಪಯೋಗಿಸುವ 
ದಂಡ: ಕಟ್ಟಿದ ದಟ್ಟಿ ಕೈದಳದ ಪೊಂಗಿಟಿಗಟ್ಟಿಗೆ ರನ್ನ ಬಂದಿಗೋಲ್‌ 

ಮನಂಗೊಳಲ* (862. ೪-೦೩೪). ಬಂದಿಕೋಲು : ಅಂದುಗೆ 

ಇಲೊಳು ರುಣರಖಣರೆನುತಿರೆ ಬಂದಿಕೋಲನು ಕೈಯೊಳಾಂತು (ಕ್ಲಾನಕ. 
೨-೫೨), [+ ತುಳು. ಬಂದಿಕೋಲು] 

ಬಂದಿಗ್ರಹಣ (ನಾ). ಕಳ್ಳನನ್ನು ಹಿಡಿಯುವುದು: ಬಂದಿಗ್ರಹಣ, 
ಬಲ್ವಂದಿಕಾಅ (ಕಮುದ. 3೪೮ ಪ್ರೋ) ; ವಸುಮತಿಗೆ ಬಲ್ಬಂದಿಕಾಜ ಬಂದಿ 
ಗ್ರಹಣ (ಕಕ್ಕೆ. ೯೪). [ಸಂ.] 

ಬಂದಿನಿ (ನಾ). ಸೆರೆಯಲ್ಲಿರುವವಳು : ಬಂಧಿತಳಾದವಳು : ಅವಳೀಗ 
ಕೇವಲ ಬಂದಿನಿಯಾಗಿದ್ದಳಂ (ಅಕ: ೨೪). [ಸಂ. ಬಂದಿನೀ] 

ಬಂದಿವಡು (ಕ್ರಿ). ಸೆರೆಯಕಾಗಂ ; ಬಂಧನಕ್ಕೊಳಗಾಗು : ಸಿರಿಕಂಡದ 

ಇಲ್ಕುಸಿದುಂ ಪಾಯುಗೆಯ್ದಕ್ಕೆ ಬಂದಿವಟ್ಟುಂ 

[ಬಂದ್ಮಿ + ಪಡ್ಕು] 

ಬಂದಿವನೆ (ನಾ). ಇ ಬಂದಿಗೃಹ ;  ಮೆಹಿಶೂರನಾಡೊಳ್‌" ಬಂದಿವನೆ 
ಯೊಳಿರ್ಪವರ ಸೊಗಮಂ ಡು (9ಶ್ರತಿ. ೦೧೬-೮). [ಬಂದ್ಮಿ + ಮನೆ] 

ಬಂದಿವರ್‌ (ಕ್ರಿ): ಬಂಧನಕ್ಕೊಳಗಾಗು; ಸೆರೆಯಾಗು: ಕೈಬಸದೊಳೊಪ್ಪಿಸಿ 
ತಪ್ಪದೆ ಬಂದಿವಂದುದೋ (ಕಳಏ- ೩-೦೦೩). (ಬಂದಿ, 3. ವರ್‌] 

ಬಂದಿವಾನ 'ಬಂದೀವಾನ' ನೋ. 

ಬಂದಿವಾಟ್‌ಾ (ಕ್ರಿ). ಸೆರೆಯಂಲ್ಲಿರು: 


ಕೋಟಕ್ಕಿಸಅೊಳ್‌ 


(ಕಾಮಾಶ್ಮ- ೨-೨೩). 


ಬಂಧನದಲ್ಲಿ ಬಾಳು: 


೬೧೭೪ 


20 


ಬಂದೀಕರಿಸು 


ರಕ್ಕಸನೊಳ* ಬಂದಿವಾಟಕ್ಕಿನ್ನನೊಪ್ಪುಗೊಂಡನೆಂಬೊಂದು  ಲೋಕಾಪ 
ವೂದದ ದೂಸಟ್‌ೌಂ . . . ಕಳಿಪಿದನೈ (0ಉವೂಕ್ಕ. ೪೦.೨೩). 
[ಬಂದ್ಮಿ + ಬಾಟ್‌] 
ಬಂದಿವಾಟ್ಸ್‌ (ನಾ). ಸೆರೆಯ ಜೀವನ ; ಬಂಧನದ ಬದುಕು : ಪಂಜರ 
ನೊಂದು ಪಕ್ಕಿ. . . ತನ್ನ ಬಂದಿವಾಟಕ್ಗಿಯೊಳೆ ದಿನದಿನದ ಪಾಲ್ಪಣ್ಗಳ 
ನಿನಿದಿನಿದಾಗಿ ಸವಿಯುತುಂ ನಿಶ್ಚಿಂತಮಿರ್ಪಂತಿರೆ 
(ಬಂದಿವಾಟ್‌ + - ಗೆ] 
ಬಂದಿಎಡಿ, ಬಂದಿಹಿಡಿ (ಕ್ರಿ). ೧. ಸೆರೆಹಿಡಿ ;: ಬಂಧಿಸು : ಮನದಿಂ 
ಸೆಅಕೆಗೆಯ್ಗುಂ ಲೋಚನದಿ೦ಂ ಬಂದಿವಿಡಿಗುವೆುಂದುಂ ವನಿತಾಜನಂ 
(೫ಾ9ತಿಫು- 4-00) ; ಅಮರ್ದು ಬಸವಣ್ಣನಂ ಬಂದಿವಿಡಿಯಲೈಂದು ಬು 
ಮನದ ಹೊಟವಿಭೂಶಿಯನಲ್ಲಿ ತೀವಿಟ್ಟೂ (೧4ರ: ೯.೪೨) ; ತನ್ನಬಲೆಯ 
ಬಗೆಯಂ ಬಂದಿವಿಡಿದು ಕೂಡಿದನಾ ಕಾದಲನು (೩ಯಕಾ. 6-9೬). 
ವಿ. ಕೊಳ್ಳೆ ಹೊಡೆ : ಸೂರೆ ಮಾಡು : ಕನ್ನಮನಿಕ್ಕುವ ಬಟ್ಟೆಗೊಳ್ತ 
ಸಂಚಳಿಸದೆ ಪೊಕ್ಕು ಬಂದಿವಿಡಿವಾಯಿಲಮೊಡ್ಡುವ ನಿನ್ನ ಗೊಡ್ಡಮಂ 
ತಿಳಿದವಧಾರಿಸು (ವರ್ವವೂ- ೭-೩೧) : ಕಳಹೋದರೆ ಕನ್ನದುಳಿಯ ಹಿಡಿವೆ 
ಬಂದಿಎಡಿದರೆ ನಿಮ್ಮಿಂದ ಮುಂದೆ ನಡೆವೆ ಮನಭೀತಿ ಮನಶಂಕೆಗೊಂಡೆ 
ನಾದರೆ ನಿಮ್ಮಾಣೆ (ಸವ. ೬೪೩). ಬಂದಿಹಿಡಿ : ೧. ಬಂದ ಹುಳುವ ಬಂದಿ 
ಹಿಡಿದು ಕೊಂದು ತಿಂಬುದ: (ಎಸೀಗೀ. 8೪-0೬), [ಬಂದ್ಮಿ + ಪಿಡಿ] 
ಬಂದಿವಿಡಿಹ (ನಾ). ಸೆರೆಹಿಡಿಯುವಿಕೆ ; ಬಂಧಿಸಂವಿಕೆ : “ಗ್ರಾಹಕಂ 
ಪ್ರಗ್ರಹವೆನಲ್ಪಂದಿವಿಡಿಹವಕ್ಕು” (ಹುಂಗಂ- 04೬-9೪೦) - [ಬಂದಿ + ವಿಡಿಹ] 
ಬಂದಿಶಾಲೆ (ನಾ). ಕಾರಾಗೃಹ; ಸೆರೆಮನೆ : ಬಂದಿಶಾಲೆಯೊಳಕಟ 
ಶಿವಶಿವವೊಂದು ಕಡೆಯಲಿ ಖಚರೆ ಕಿನ್ನರರೊಂದು ಕಡೆಯಲಿ ಸಿದ್ಧ 
ವಿದ್ಯಾಧರ ಮಹೋರಗರು (೪98೫. ೦೦-೩೬) ; ಬೆಂದವಸುರನ ರಾಣಿವಾಸದ 
ಮಂದಿರಂಗಳು ಹಲವು ದೇವರ ಬಂದಿಶಾಲೆ ವಿಚಿತ್ರ ಕರಣಿಕ ಮಂತ್ರಿ 
ಕೇರಿಗಳು (6380 - ೩೨-೪): [ಸಂ. ಬಂದಿಶಾಲಾ] 
ಬಂದಿಸ್ಕು (ಕ್ರಿ). ಅಡ್ಡಬೀಳು : ನಮಸ್ಕರಿಸು : ಪಿರಿದಪ್ಪ ಪೂಜೆಯಂ 
ಮಾಡಿಯರ್ಚಿಸಿ ಪೂಜಿಸಿ ಬಂದಿಸಿದೊಡೆ (ನಡ್ಡಾ. ೭೪-೨೬) ; ಜಿನಚೈತ್ಮ 
ಬ್ರಾತಮಂ ಬಂದಿಸು ಜಿನಪದಪದ್ಮಂಗಳಂ ದಿವ್ಯಮಪ್ಪರ್ಚನೆಯಿಂದಂ ಭಕ್ತಿ 
ಯಿಂದರ್ಚಿಸು (6೦ಫಿ. ೩-೭) ; ಚಂಡಮಾರಿ ಲೋಚನಗೋಚರತನುವಾಗಿ 


(0ವೂಕ್ಕ- ೬೪-೩೦). 


ಕುವರನಂ ಬಂಬಿಸಿ (ಹುಕೋಕ. 9-೭೨). [ವ ವಂದಿಸು] 

ಬಂದಿಸ್ಕು (ಕ್ರಿ). ಸೆರೆಹಾಕು : ಬಂಧಿಸು : ರಾಜದ್ರೋಹದೇವತೆ 
ಬಂದಿರುಳು ತನ್ನೆದೆಯ ಮೆಟ್ಟಿಯೆ ಬಂದಿಸುವಳದನೇನ ಪೇಳುವೆನು (ಜೀರಂಕ. 
೪-80). [ಬಂದ್ಕಿ + - ಇಸ್ಕು) 

ಬಂದಿಹಿಡಿ /ಬಂದಿವಿಡಿ' ನೋ. 

ಬಂದಿಹೊಗು (ಕ್ರಿ). ಸೆರೆಸಿಕ್ಕು : ಬಂದಿಯಾಗು : ನಿಂದೆ ಹೊದ್ದದು 


ನಡೆವಳಿಗಳು ಬಂದಿ ಹೊಗದಾಸಜು ವಿತಾಳಿಸಿ ನಿಂದಿರದು 
ನೆಲೆಗೊಳ್ಳದಾ ಜನವೃಂದದಲಿ ಕಟ್ಟಾಸೆ ದಶರಥನೃಪನ ರಾಜ್ಯದಲಿ (ಕೊಂಕಾ. 
೧-೩-೨೮). [ಬಂದಿ, 3. ಹೊಗು (- ಪೊಗು)) 
ಬಂದೀಕರಣ (ನಾ). ಸೆರೆ ; ಬಂಧನ : ಬಂದೀಕರಣ ಮಾಡಿದ ಯಾವ 
ವ್ಯಕ್ತಿಯನ್ನೂ ಬಂದೀಕರಣದ ಕಾರಣಗಳನ್ನು ಸಾಧ್ಯವಾದಷ್ಟು ಶೀಘ್ರವಾಗಿ 
ತಿಳಿಸದೆ ಅಭಿರಕ್ಷೆಯಲ್ಲಿ ಇಡತಕ್ಕುದಲ್ಲ (ಕಾರಾನ. ೦೨). [ಸಂ.) 
ಬಂದೀಕರಿಸು (ಕ್ರಿ) - ತನ್ನ ವಶಕ್ಕೆ ತೆಗೆದುಕೊಳ್ಳು; ಸೆರೆಹಿಡಿ; ಬಂಧಿಸು; 
ಕೈದು ಮಾಡು : ಮಂದಹಾಸದ ಭಾಸಮಂ ಕೊಳಲು ಚಂದ್ರಿಕೆಯ 
ಬಂದೀ೭ರಿಸಿ ಬಾಣತತಿಯ ಕುಡಿನೋಟ೦ಗಳಂದಮು- ಕಂಡು ಮುನಿವೃಂದ, 
ಮಾನಂದಮಂ ಪೊಂದಿದರು (ನೇರಾ. ೧-೦೬-೪). 
[ಬಂದೀಕರಣ +  ಇಸ್ಯು) 


ಬಂದೀಖಾನೆ ೬೧೭೫ 


ಬಂದೀಖಾನೆ, ಬಂದಿಖಾನ, ಬಂದಿಖಾನೆ (ನಾ). ಸೆರೆಮನೆ; ಕಾರಾಗೃಹ : 
“ಕಾರಾ, ಬಂಧನಾಲಯ; - ೨ ಸೆರೆವನೆ, ಬಂದೀಖಾನೆ” (ನರ್ಕಾಂತಿ. ೨೭೬); 
ಜಂಗಮಕ್ಕೆ ಸುಖಾಸನವನಿಕ್ಕದೆ ತಾನೆ ಗದ್ದುಗೆಯ ಮೇಲೆ ಕುಳಿತಡೆ ಬಂದೀ 
ಖಾನೇೈ(ಕಾಕಾಂ. ಬಂದಿಕಾನ]ಯಲ್ಲಿ ಕುಳಿತ ಸಮಾನ (ಕನ್ನ: ೯-೬); 
ಅವನನ್ನು ಬಂದೀಖಾನೆಗೆ ಹಾಕಿದ್ದೇವೆ (ೀಕಯೋ. 3೬). ಬಂದಿಖಾನ : 
ಬಿಡದುವಚರಿಸಿ ನೇಮಿಯ ಕುಂಬಳಕಾಯನೊಡೆದು ಹುಟ್ಟಿದ ರಾಯನನು 
ತಡೆಹನಿಕ್ಕಿ ಸಿದನು ಬಂದಿಖಾನದೊಳಾ ಪೊಡವೀಶ್ವರ ಸುರುತಾಳ (ಕುಣಸಾಂ. 
0೭-೦೦6). ಬಂದಿಖಾನೆ ; ಮೋಹದ ಬಂದಿಖಾನೆಗೆ ಸಿಲುಕಿ ಕೆಡಬೇಡ 
(680. ೦-೩-೩೬); ಅವನ ಕಾಲಿಗೆ ಬೇಡಿ ಹಾಕಿಸಿ ಬಂದಿಖಾನೆಯಲ್ಲಿ ಮಡಗಿಸಿ 
(ಕೆಂದ್ರ: ೦3೦). (4- ಪಾರ. ಬಂದೀಖಾನಹ್‌, ಹಿಂ. ಮಠಾ, ಬಂದೀಖಾನಾ] 

ಬಂದೀವಾನ, ಬಂದಿವಾನ (ನಾ). ಸೆರೆಯಲ್ಲಿರುವವನಂ ; ಕೈದಿ: 
“ಪ್ರಗ್ರಹಃ, ಉಪಗ್ರಹಃ. ಬಂದೀ - ೩ ಸೆರೆಮನೆಯೊಳಗಿರುವವನ 
ಹೆಸರುಗಳು, ಬಂದೀವಾನ” '(ಸಿರ್ಕಾಂತಿ,. ೨೬೩)- ಬಂದಿವಾನ : ನೀನೀ 
ಸಮಯದಲ್ಲಿ ಬಾರದಿದ್ದಲ್ಲಿ ನಾನೂ ನನ್ನ ಪುಶ್ರಿಯೂ ಕಳೆ ೈರ ಬಂದಿವಾನ 
ರಾಗುತ್ತಿದ್ದೆವು (8ಕ್ತೂಕೋ. ೩6) ; ಸಂಕೋಲೆಗಳನ್ನು . . . ವಧ್ಮರಾದ 
ಬಂದಿವಾನರೆಲರಿಗೂ ಹಾಕುವ ಪದ್ಧತಿಯಿದೆ (ಸೋಕ್ತಮ. ೪೪). 

[+ ಹಿಂ.ಮರಾ. ಬಂದೀವಾನ"] 

ಬಂದೀವಾಸ (ನಾ). ಸೆರೆಮನೆ ವಾಸ ; ಜೈಲಿನ ವಾಸ : ಅವನ ಬಂದೀ 
ವಾಸದ ಸಮಯದಲ್ಲಿ ಅವನು: ತನ್ನೊಬ್ಬ ಗೆಳೆಯನಿಗೆ ಚೀನಾ, ಹಿಂದೂಸ್ತಾನ 
ಗಳ ವಿಚಾರವನ್ನು ಬಣ್ಣಿಸಿದ್ದನು (0೦ಶ್ರ. 711,039). [ಸಂ.7 

ಬಂದು, `' ವರ್‌"? ಪರಾ. 

ಬಂದ್ಕು. ಬಂದ್‌. ಬಂದ್ಕ. ಬಾಂದ್ಕ್‌. ಬಾಂದಂ (ನಾ). ೧. ಬಂಧನ ; 
ಸೆರೆ: (9). ೨. ಬೇಡಿ; ಸಂಕೋಲೆ. ೩. ಮುಚ್ಚಿದುದು : 
ನಿಲ್ಲಿಸಿದುದು ; ಕೊನೆಯಾದಂದು : ನಂಬಿಗೆಯು ಇಲ್ಲದಂತಾಗಿ ಖಾತೆ 
ಗಳನ್ನು ಬಂದು ಇಡುವ ಪ್ರಸಂಗಗಳು ಬರಹತ್ತಿದವು (ಮುೂಜಪ್ಶಾ. 6 
ಶ್ರಸ್ತಾವತಿ). ೪. ಹರತಾಳ; ಸಂಪು: ವಂಂಷ್ಕರ : ತಮ್ಮ ಬೇಡಿಕೆಗಳ 
ಪೂರೈಕೆಗಾಗಿ ಸದಾಕಾಲ ಯಾವುದಾದರೊಂದು ಪಂಗಡದವರು ಪದೇ ಪದೇ 
ಬಂದು ಆಚೆರಿಸಲು ಜನತೆಗೆ ಕರೆಯಿತ್ತರೆ ದೇಶದ ಪ್ರಗತಿಯಾದರೂ ಹೇಗೆ 
ಸಾಧ್ಯ? (63). ಬಂದ್‌ : ೩. ಆತು ಹಂಗಾರ. ಭಜನಿ ಬಂದ್‌ 
(ಕಾರಾಂ. ೨9) ; ಮುಂದಿನ ಕದ ಬಂದ್‌-ಗಲ್ಲಿ ಕದ ಖುಲ್ಲಾ (ಕಗೂ- 
989): ಬಂದ: ೫. ಸಂಬಂಧ; ಕಟ್ಟು ; ಬಾಂಧವ, : “ಬಂದಂ 
ಬಿಡು' ಪರಾ. ೬. ಹೊಂದಿಸಿ ಕಟ್ಟೆದುದು: 'ನೆತ್ತಿವಂದ' ಪರಾ. 
ಬಾಂದ್‌,: ೭. ಜಮಾನಿನ ಎಲ್ಲೆಕಟ್ಟನ್ನು ಖಚಿತಗೊಳಿಸಲು 
ಹಾಕುವ ಕಟ್ಟೆ; ಒಡ್ಡು: (ರೃತ್‌ಗೆ- 11: 3೪೬); ಬಾಂದ್ಲ್ಹಾಕೋರು 
ಬರುತಾರಂತೆ . . . ಬಾಂದು ಎಂಬೋದು ಬಂಧನವಾಗಿದೆ (ನಾಶರ. ೦೪೬)- 
ಬಾಂದು : ೭. ಒಂದು ಹೊಲದ ಮಣ್ಣು ಮತ್ತೊಂದು ಹೊಲಕ್ಕೆ 
ಹೋಗದ ಹಾಗೆ ಹೊಲದ ಬಾಂದಿನ ಹದ್ದು ಹಿಡಿದು . . . ಸುತ್ತಲೂ 
ಒಡ್ಡು ಹಾಕಿಸುವದು ಅವಶ್ಯವಾಗಿದೆ (ಕೃಏಕ್ರ. ೩೨); ಬೇಕಾದರೆ ಬೇರೆ 
ಬಾಂದು ಹಾಕಿ (ಮುರಾ: ೦೩೩). ಲೆ. ಗಡಿ; ಮೇರೆ: ಅಂದೇ ನನ್ನ 
ಕಾರ್ಯಕ್ಷೇತ್ರದ ಬಾಂದುಗಳನ್ನು ಗುರುತಿಸಿಕೊಂಡೆ (ಕಾಂಕ. ೦೪): 
Pp ಈ ಪರ್ಯಾಯರೂಪದ ವ್ಯತ್ಸತ್ತಿ ವಿಚಿಂರಣೀಯ. 

ಬಂದಾಗು ನ ಮಚ್ಚು: ಈ ರಸ್ತೆ ಬಂದಾದಂತೆಯೇ (ರೋಂ: 4೪); 

ಇಂದು ಅಂಗಡಿ ಬಂದಾಗಿದೆ (9). ಬಂದು ಮಾಡು ೧. ನಿಲ್ಲಿಸು; 
ತಡೆಹಾಕು : ನಿನ್ನ ಚಿತ್ರ ವ್ಯವಸಾಯವನ್ನು ಬಂದು ಮಾಡು ಶ್ಯಾಮಾ 
(ಕಂಗಗೋ. ೦೯೬) ; ಈ ಉಪದೇಶವನ್ನು ಬಂದು ಮಾಡಿರಿ ಸಾರ್‌ 
(ಕಂಗರೋ. ೩೭): ೨. ವಂಂಚ್ಚು ; ಹಾಕಂ: ಹೋಗಿ ಬಹಳ ಬೇಗನೇ 


20 


80 


33 


68 


ಬಂದುಗೆವಾಯ್‌ 


ಬಂದು ಮಾಡಿ ಬಾ (ಕೂಕಳಾ. 8). ಬಾಂದಿನವರು ಇ ಭೂಮಿಯಂನ್ನು 
ಅಳತೆ ಮಾಡುವವರಂ; ಮೋಜಣಿದಾರರು : ಬಾಂದಿನವರು ಬಂದರು 
ಕಾಣಣ್ಣಾ ನಾವ ಬಾಳೋದ್‌ ಹೆಂಗಣ್ಣ್ಣ (ಕಾಕರ. ೧೩9); ಈಗ ಬಾಂದಿ 
ನವರೊಬ್ಬರು ಆ ಮನೆಯಲ್ಲಿ ಬಾಡಿಗೆದಾರರಾಗಿ . . , ಇರುತ್ತಿದ್ದರು 
ಎ 
(ಸರೀ. ೧೨೩೨). 
[+ ಪಾರ. ಹಿಂ. ಬಂದ್‌ ; ಮರಾ. ಬಂದ್‌, ಬಾಂದೀ. / ಸಂ. ಬಂಧ) 


ಬಂದುಕ, ಬೊಂದುಕ್ಕ (ನಾ). ೧. ಮೋಸಗಾರ; ವಂಚಕ; ಕಪಟಿ : 


“ಬಂದುಕನೆವಲ್‌ ಚಲ್ಲವತ್ತನುಮೆನಲ್‌ ನಂಬಿಸಿಯೆ ತಿಂಬಾತನಕ್ಕು” 
(ಕಕ್ಕಿಮಂ. ೪೭); ಉಕ ಪ್ರತ್ಯಯಕ್ಕೆ - ಕಟ್ಟುಕಂ . . . ಬಂದುಕಂ, 
ದಿಂಡುಕ೦ (ಕಮರ. ೨೦೩ ಶ್ರಯೋ). ೨. ಉಪಾಧ್ಯ್ಮಾಯಂ ; ಗುರಂ: 
“ಬಂದುಕನುಪಾಧ್ಯಾಯನಕ್ಕು *” (೪66. ೭೨). ಬೊಂದುಕ್ಕ: ೧. 
“ಬೊಂದುಕನೆಂದುಂ ಚಿಲ್ಲವತ್ತನೆಂದುಂ ನಂಬಿಸಿ ಶಿಂಬವಂ” (4ಕಸಾ. 
೬೦-೩೩6) ; “ನಂಬಿಸಿ ತಿಂಬವನಂ ಬುಧರೆಂಬರ್‌ ಬೊಂದುಕನು ಚಿಲ್ಲವತ್ತನು 
ಮೆಂದುಂ” (ಕಂಳಂ. ೦೫೫). [?) 


ಬಂದುಕಟ್ಟು (ನಾ). ೧. ಅಚ್ಚುಕಟ್ಟು; ಓರಣ: (9). ೨. ಜಾತಿ 


ಬ 
ಪದ್ಧತಿ: (೪)- ೩. ನಿಯಮಕ್ಕೆ ಒಳಪಟ್ಟಿರುವುದು; ಸಂಪ್ರ 
ದಾಯುಬದ್ಧವಾದುದು: ಅಚ್ಚುಕಟ್ಟಾದ ಕೆಲಸ ಚಿಂದ, ಬಂದುಕಟ್ಟಾದ 
ಊಟ ಚೆಂದ (ಗಾರ). (ದೇ. ೧ತುಳು. ಬಂದುಕಟ್‌; ತೆಲು. ಬಂದುಕಟ್ಟು] 


ಬಂದುಗೆ `ಬಂದೂಕ್ಕ' ನೋ. 
ಬಂದುಗೆಗೋಲು, ಬಂದಿಗೆಕೋಲು (ನಾ). ೧. ಆಂಗಸಾಧಕನು 


ವ್ಯಾಯಾಮಕ್ಕಾಗಿ ಉಪಯೋಗಿಸಂವ ಒಂದಂ ಬಗೆಯಂ ಸಾಧನ : 
ಹಡಪಿಗರೂಡುವೆಲೆಯ ಘಳಿಗೆಗಳಾ ಪಾಡಜ್‌ದರೆಗಚ್ಚಿಕೊಳುತ ಬಂದುಗೆ 
ಗೋಲ ನೀಡುತ ತಿರುಹುತೆಯ್ದಿದರು (ಕರಕ. ೬೬-೦೬), " ಬಂದಿ 
ಗೋಲ್‌ ' ಪರಾ. ಬಂದಿಗೆಕೋಲು : ೨. - ಬಂದಿಗೆ ೩: ಹಿಡಿ 
ಮಾರ್ಕೊಲನೆನ್ನೊಡನೆನುತ ತಿವಿದನು ಭೀಮ ಕುರುಪತಿಯ ಮೇಳವಿ 
ತೆರಡಂಕ ಬಂದಿಗೆಕೋಲ ಹೊಯ್ದಾಟದಲಿ ಬಳಿಕಾ ಕೀಲುಗದೆಗಳ ಹಿಡಿದು 
ತಣುಬಿದರಧಿಕರೋಷದಲಿ (ಕುನ್ಮಾಆ. ೭-೩೪): 
[ ಬಂದುಗೆ, + ಕೋಲ್‌, ] 


ಬಂದುಗೆದುಟಿ (ನಾ). ಬಂದುಗೆಯ ಹೂವಿನಂತೆ ಕೆಂಪಗಿರಂವ ತಂಟೆ : 


ಒಬಂದುಗೆದುಟಿ ತೊಂಡೆವಣ್ಣುಟಿಯವರು ಮಂದಗಮನೆಯೊಳ್ಳೆದಿದರು 
(std. ೧೦-೪೭) ; ಬಂದುಗೆದುಟಿಯ ವಮಿಸುಪ ಬಡನಡುವಿನ . , . 
ಕುಮಾರಿಯ ರೂಪನದೇನಂ ಬಣ್ಣಿಪೆನು (8ಯಳಾ. ೩-೬೨). 

[ಬಂದುಗೆ («ಎ ಬಂದೂಕ್ಕ) *- ತುಟಿ] 


ಬಂದುಗೆಯರಲ್‌ `ಬಂದುಗೆಯಂಲರ್‌' ನೋ. 
ಬಂದುಗೆಯಲರ್‌. ಬಂದುಗೆಯಂರಲ್‌ (ನಾ). ಬಂದೂಕವೃಕ್ಷದ 


ಹೂವು : ಬಂದುಗೆಯಲರೆಂ ಸವಿವವೊಲಿಂದಿಂದಿರನಾಮ್ರಫಲವನರಗಿಳಿ 
ನಲವಿಂ ಮಾಂದಳಿರಂ ಪಿಕನಿನಿಯಳ ಚಿಂದುಟಿಯಂ ಚುಂಬಿಸಿದನಿಳಾಧಿಪ 
ನಾಗಳ್‌ (ಉದ್ಮರಿ. 6-0೧೨) - ಬಂದುಗೆಯುರಲ್‌ : ಕೋಮಳೆಯ ಕನಕ 
ಕಾಂಚೀದಾಮದ ಕೆಂಬರಲ ನುಣ್ಣದಿರ" ತಿಂಬಿರೆ ನಾಭೀಮಂಡಳಮಿಬ್‌ಸಿದು 
ದಭಿರಾಮತೆಯಿ೨ಂದುಳ್ಳರಲ್ಲ ಬಂದುಗೆಯರಲಂ (ಕಂದ್ರಫ: 00-009) ; 
ಬಂದುಗೆಯರಲ ತೊಡರ್‌ (ಕಂ 


(ಬಂದಂಗೆ (ಎ ಬಂದೂಕ್ಕ) 4 ಅಲರ್‌,] 


pe 093) ನ 


ಬಂದುಗೆವಾಯ್‌ (ನಾ). ಬಂದುಗೆಹೂವಿನಂತೆ ಕೆಂಪಗಿರಂವ ಬಾಯಿ : 


ಬಲ್ಮೊಲೆಯ ನಳಿತೋಳ ಬಂದುಗೆವಾಯ ತೆಳ್ಗದಂಪಿನ . . . ಗಣಿಕೆಯ 
ರೆಸೆದರು (ಕರ್ಮರಾ. 6-೯೯) ; ಬಂದುಗೆವಾಯ್ದೆಅ*ದು ಬಂಧಕಿ "ಇಂತೆಂದು 
ತ್ತರಂಗೊಟ್ಟಳೂಗ (ಶ್ರ$08- ೩-೬8). [ಬಂದುಗೆ (ವಬಂದೂಕ) 4 ಬಾಯ್‌] 


ಬಂದುಗೆವಾಯ್ಡೆ ಜ್‌ 


ಬಂದುಗೆವಾಯ್ದೆಆಃ! (ನಾ). ೨ ಬಂದುಗೆದುಟಿ : ನಿಟ್‌ಗುರುಳಿನ 

ತುಜುಗೆವೆಯ ಬಂದುಗೆವಾಯ್ತೊಅ್‌ಯ ವಿಂಜುಗುವ ಕದಪನ ಪೆಆನೊಸಲಿನ 

ಪೆರ್ಮೊಲೆಯ ಪೆಣ್ಗಳ ತಂಡ (ಕುರಾಸಾಂ. ೩೪-೦4): 
[ಬಂದುಗೆ ( ಎಬಂದೂಕ್ಕ) 4 ಬಂಯ್ದೆಖಕ್ಕಿ) 


ಬಂದುರೆ "ಬಂದಾರೆ" ನೋ. 


ಬಂದೂಕ್ಕ. ಬಂದುಗೆ (ನಾ). ಕೆಂಪುಹೂವುಗಳನ್ನು ಬಿಡುವ ಒಂದಂ 
ಬಗೆಯ ಸಸ್ಯ: ಕಮಲ ಕೈರವ ಮೊಲ್ಲೆ ಬಂದೂಕ ಚಂಪಕಂ 
ಕಮನೀಯವೆಸೆವ ಮಲ್ಲಿಗೆ (ಏಳೋಫು. 8-೨೩): ಬಂದುಗೆ : “ಬಂಧೂಕಂ, 
ಬಂಧುಜೀವಂ--ಈ ೨ ಬಂದುಗೆ" (ಶಂಾಯತಿ. ೩8೩-೩೫೩) : ಬಂದುಗೆಯ 
ಕುಸುಮರೆಸವುಂ . . . ಹೀರ್ವ ಷಟ್ಪ್ಟದಂ ನೆನೆಯಿಸಿತೆಯ್ತಂದು ನಯ 
ದಿಂದೆ ಪಶಿ ಸಾರ್ತಂದರುಣಾಧರಮನೀಂಟುವುದನಂಗನೆಯಾ (ಶಾರ್ಶ್ಶಪು 
೪-೩೪) ; ಕಣಗಿಲೆಯ ಬಂದುಗೆಯ ಕಕ್ಕೆಯ ಸಣಬ ಸರಿಸದ 
ಕುಸುಮದಲಿ ರಿಪುಗಣಭಯುಂಕರನರ್ಚಿಸಿದನಂಧಾಸುರಾಂತಕನ (ಉಮ್ಮಾ: 


೬-೪೬). [ನ ಸಂ. ಬಂಧೂಕ] 


ಬಂದೂಕ್ಕ 'ಬಂದೂಕು' ನೋ. 
ಬಂದೂಕು. 


ಬಂದೂಕು ಬಂದೂಖು (ನಾ). ಮದ್ದಿನ ಸಹಾಯಂ 
ದಿಂದ ಗುಂಡು ಹಾರಿಸುವ ಸಾಧನ; ತುಪಾಕಿ; ಕೋವಿ: 
ಬಂದೂಕಿನ ಮುಂದೆ ಯಾವ ಧೈರ್ಯ ನಿಂತೀತು! (ಹಲ್ಮಣ. ೦೮೨); 
ಬಂದೂಕಿನ ತೋಟವನ್ನು ಅಮುಕುತ್ತಲೇ ಗುಂಡು ಹಾರುತ್ತದೆ 
(8ೀರಾಶ್ಮ. ೦೪6). ಬಂದೂಕ, : ಕಲ್ಲಿನ ಏಟಿಗೆ .ಸಿಕ್ಕದವರು ಮೇಲಿಂದ 
ಬಿದ್ದ ಬಂದೂಕದ ಏಟಿಗೆ ಸಿಕ್ಕಿ ಸತ್ತರು (೧ಂಕಿರು- 339); ಈ ಅಂಬಾರಿ 
ಗಳಲ್ಲಿ ನಾಲ್ಕು ಜನ ಉದ್ದನೆಯ ಬಂದೂಕಗಳನ್ನು ಹಿಡಿದು 
ಕಳಿಶಿದ್ದರು (ಕ್ರಣಾಇ- 21, 0೬). ಬಂದೂಖು : ಅಂತಹ ಸಂದರ್ಭಗಳಲ್ಲಿ 
ಬಂದೂಖು ವಗೈರೆ ಆಯುಧಗಳನ್ನು ಉಪಯೋಗಿಸುವ ಸಂಭವ 
ಬಂದರೂ ಸಾಧ್ಯವಾದಷ್ಟು ಮಟ್ಟಿಗೂ ಉಪಯೋಗಿಸಿ (ಗ್ರಾಶಾಕ. ೩0). 
[೬- ಅರ. ಹಾರ. ಹಿಂ. ಮರಾ. ಬಂದೂ) 


ಬಂದೂಖು "ಬಂದೂಕಂ' ನೋ. 
ಬಂದೋಬಸ್ತ್‌ (ಬಂದೋಬಸ್ತು' ನೋ. 
ಬಂದೋಬಸ್ತಿ 


“ಬಂದೋಬಸಲ್ತ' ನೋ. 
ಬಂದೋಬಸ್ತು, ಬಂದೋಬಸ್ತ್‌, ಬಂದೋಬಸ್ತಿ (ನಾ). ೧. ಸರಿಯಾದ 
ವ್ಯವಸ್ಥೆ ; ಅಚ್ಚುಕಟ್ಟಾದ ಏರ್ಪಾಟು : ಬಂದೋಬಸ್ತುಗಳೆಲ್ಲವೂ 
ಲೀಲಾಜಾಲವಾಗಿ ನಡೆದುಕೊಂಡು ಹೋಗುವುವು (ಬೂಕಾಕ- ೦೨೨). ವಿ. 
ರಕ್ಷಣೆ; ಭದ್ರತೆ: ಕೆಲವರನ್ನು ಮಾತ್ರ ಒಳಗಡಿಯ ಬಂದೋಬಸ್ತಿ 
ಗೋಸ್ಕರ ಅವಶ್ಯಕವಾದ ಸ್ಥಳಗಳಲ್ಲಿ ಇರಿಸಿ (ಮಾಂ. 11; ೦೫); 
ಅಲ್ಲಲ್ಲಿ ಬೇಕಾದಷ್ಟು ಮಂದಿ ಇಟ್ಟು ಬಂದೋಬಸ್ತು ಮಾಡಿಸಿ 
(ಕಾಶೇಂತ್ರ. ೩); ಅವಳನ್ನು ನೀನು ಗಿಣಿಯಂತೆ ಮನೆಯೊಳಗೇ ಬಂದೋ 
ಬಸ್ತಿನಲ್ಲಿ ಇಟ್ಟಿರುವೆಯಾ ? (ಕಕ್ತಕೂ. ೩9). ಬಂದೋಬಸ್ತ್‌: ೧. 
" ಬಂದೋಬಸ' ಈ ಪದವು ನನಗೆ ಅತ್ಕಂತಖ್ರಿಯ (ರುತಿರಾತೆ. ೦೨೨). 
ಬಂದೋಬಸ್ತಿ : ೨. ಇದರ ಬಂದೋಜಸ್ತಿಯ ಬಗ್ಗೆ ತಮ್ಮ ಸನ್ನಿಧಿಗೆ 
ಬಂದಿರುವೆವು (ಕ್ಮ ಕ್ರ. ೨೦)- 

ಬಂದೋಬಸ್ತು ಮಾಡು - ಭದ್ರಮಾಡು ; ಜೋಪಾನಗೊಳಿಸಂ : 
ಒಳಕ್ಕೆ ಬಾರದಂತೆ ಕೋಟೇ ಬಾಗಿಲಲ್ಲಿ ತನ್ನ ಕಡೇ ಜನಗಳನ್ನು ಇಟ್ಟು 
ಬಂದೋಬಸ್ತುಮಾಡಿ (೫ಾರುನಂ. ೦೬೦); ತಪ್ಪಿದ್ದವರನ್ನು ಶಿಕ್ಷಿಸಿ ಬಂದೋ 


ಬಸ್ತು ಮಾಡುವುದು (ಮೂರಾನ. $೭). [.-ಪಾರ. ಬಂದುಬಸ್ಕ್‌ 
ಹಿಂ. ಬಂದೋಬಸ್ತ್‌ ; ಮರಾ. ಬಂದೋಬಸ್ತ, ಬಂದೋಬಸ್ತೀ] 
ಬಂದ್ರ (ನಾ). ಒಂದಂ ಬಗೆಯಂ ಬಟ್ಟೆ (?) : ಜರತರದ ವಸ್ತ್ರ 


೬೧೭೬ 


ಹೊ 


0 


ಬಂಧಕ 


ಪಾಗಂಗಿ ಕಿಂಖಾಪು ಮೇಲ್‌ ಥರಥರದ ಪೈಠಣೆಯ ಚಾದ್ರ ಬೂರಾನ್ಸು 
ರಿಯ ಪರಿಪರಿಯ ಬಂದ್ರಗಳ ವಸ್ತ್ರದ ಖಲತ್ತೂಗಳು (ಕೃತ್ತರಿ. ೩-೩೬). [?] 


ಬಂಧ (ನಾ). ೧. ಕಟ್ಟು ; ಬಂಧನ. ೨. ಹಗ್ಗ ; ಪಾಶ: “ಹಗ್ಗಮಾ 


ಬಂಧಂ” (ಕೂಗ. ೦೮೯-೨). ೩. ಸಂಕೋಲೆ ; ಸರಪಣಿ. 
೪. ಗಾಯದ ಪಟ್ಟಿ. ೫. ಅಡವು; ಒತ್ತೆ. ೬. ಸೆರೆ ಹಿಡಿ 
ಯಂವುದು ; ಬಂಧಿಸಂವುದು. ೭. ಸೇರಿಸಂವುದು; ಕೂಡಿಸು 


ವುದು. ೮. ಕೂಡುವುದು ; ಸೇರುವಿಕೆ ; ಯೋಗ. ೯. ಕೂಡಿ 
ಸಿದಂದು ; ಜೋಡಣೆ : ಅಂತು ಸಮುದ್ರಂ ಬಹಿತ್ರಂ ಬೆದಜುವಂದು 
ತಿಟ್ಟನೆ ತಿಜ್‌ದು ಕೂವಕಂಭಂ ಮುಆ೨ಯೆ ಬಂಧಂ ಬಿರಿಯೆ 

ನಾವಿಕಾಜನಮೆರ್ದೆಗೆಟ್ಟು (00೫೦. 9-095). ೧೦. ಅಳ ೈಕವಲ್ಲ 
ದುದು ; ಗಟ್ಟಿ ; ಮಂದ : ತುಜುವೆಯ ಬೇರನಿಕ್ಕಿ ತಜುಪೆರ್ಮೆಯ. 
ವಾಲುಮಮರ್ಧಮಬ್ಬನಂ ವಜುಗಿಸಿ ಬಂಧವನಾಗೆ (ರೋಕೋಶ. 6-00). 
೧೧. (ಕಾವ್ಯ ಮೊದಲಾದುವುಗಳ) ರಚನೆ : ಸಮಮೆಂಬುದು 
ಬಂಧದೊಳವಿಷಮಂ ಮೃದುಸ್ಮುಟವಿಎುಶ್ರ ವಿನ್ಯಾಸಪದಕ್ರಮದಿಂ ಮೂಲು 
ತೆಅಂ ಬಂಧಮುಂ ಯಧಾರ್ಥಾನುವೃತ್ತಿಯಿಂ ವರ್ತಿಸುಗುಂ (ಳಾವ್ಕಾರ. 
800); ಬಂಧದೊಳು ಲಕ್ಷಣದೊಳು ಪದವಿಸರದೊಳು . . . ತಿದ್ದುವುದು 
(ಪಕಳಾ. ೦-೨೦); ಗತಿಯು ತನ್ನ ಛಂದದಲ್ಲಿ ಭಾವ ತನ್ನ ಬಂಧದಲ್ಲಿ ಹ೦ವೆನಿಲ್ಲೆ 
ಹೊಂದದಲ್ಲಿ (ಅರಳು. ೦೬೪-೦). ೧೨. ಅಂಚು; ಗಡಿ. ೧೩. ದೇಹ; ಕಾಯ. 
೧೪. ಒಂದು ಬಗೆಯ ಸಸ್ಯ: ಸಿಡಿಗುಲಿಗೆ, ಬಂಧ (ಕ್ಲುಕಿಗ. ೦೪-೨೫೩). 
೧೫. (ತತ್ತ್ವಶಾ] ಇಹಲೋಕದ ಬಾಂಧವ್ಯ; ಲೌಕಿಕವ್ಮಾಮೋಹ: 
ಬಂಧಂ ಬಂಧಕಾರಣಂ ಮೋಕ್ಷಂ ಮೋಕ್ಷಕಾರಣಂ (ನಡ್ಮಾರಾ. ೩-೦೬); 
ದಯಿತಾಸಂಬಂಧ ಬಂಧಂ ಭವಪರಿಣತಿ ತನ್ಮೂಲಮಾ ಬೇವಸಂ ನಿಶ್ಚಯ 
ಮೆಂದಾಶಂ ತೊಡರ್ಪಂ ಬಿಡಿಸಿ (ಜಂಿಫು. ೪-೦೪), ಧೀರ ಲಾಲಿಸು 
ಬಂಧ ಮೋಕ್ಷಕೆ ಕಾರಣವು ಮನಮಹುದು (ಗಗತಾ, ೦೩-೨೬). ೧೬. 
[ ಕಾವ್ಯಮಾ ] ಚಮತ್ಕಾರಪೂರ್ಣವಾದ ಶಬ್ದವೈಚಿತ್ರ್ಯದಿಂದ 
ಕೂಡಿದ ವಾಕ್ಕ; ಚಿತ್ರಕವಿತ್ವ: ಅಕ್ಷರಗಳನ್ನೂ ಪದಗಳನ್ನೂ 
ಕುಶಲತೆಯಿಂದ ಆರಿಸಿ ಜೋಡಿಸಿ ಕವಿಗಳು ಉಂಟುಮಾಡುವ ಇತರ 


ಶಬ್ದವೈಚಿತ್ರ್ಯಕ್ಕೆ ಚಿತ್ರಕವಿತ್ವವೆಂದೂ *`ಬಂಧವೆಂದೂ' ಹೆಸರು 
(ಕೈ£ಂ. 389), ೧೭. [ಜೈನ] ನವಪದಾರ್ಥಗಳಲ್ಲಿ ಒಂದಂ : 
ಜೀವಮೂಂ ಕರ್ಮಮುಂ ಎಂಜಬೆರಡಜ ಅನ್ಕೋನ್ಯಪ್ರದೇಶಾನುಪ್ರವೇ 


ಶಾತ್ಮಕಮಪ್ಪುದು ಬಂಧಂ (ಕತ್ತ ಶ್ರ: ೪): ಅಜೀವಕರ್ಮುಪುದ್ಧಲಗಳೊಡನೆ 
ಜ:ವನು ಏಕೀಭೂತನಾಗುವುದೆ ಬಂಧವು (ಕೈನರ. ೩). ೧೮. ಸಪ್ತತತ್ತ್ವ 
ಗಳಲ್ಲಿ ಒಂದು: ತತ್ತ್ವಗಳು ಜೀವ, ಅಜೀವ, ಆಸ್ರವ, ಬಂಧೆ, ಸಂವರ, 
ನಿರ್ಜರಾ ಮತ್ತ, ಮೋಕ್ಷ ಎಂದು ಏಳುವಿಧಗಳನ್ನುಳ್ಳುವೆಂದೂ ಹೇಳ 
ಬಹುದು (ಠಾಕಕ,. ೨೩೬). 

ಬಂಧದ ಕಾಯಿ ಇ (ಬಿಡಿಭಾಗಗಳನ್ನು ಜೋಡಿಸಲು ಉಪಯೋಗಿ 
ಸುವ) ಅಂಟುಳ್ಳ ಒಂದಂ ಬಗೆಯ ಕಾಯಿ: ಮಸಿ ಮೈಬಟ್ಟೆಗಳಿಗೆ 
ತಗುಲದಂತೆ ಹುಡುಗರಿಂದ ಬಂಧದ 6ಎಯಿ ತರಿಸಿ, ಅದರ ಅಂಟುನೀರು 
ಚಿಮುಕಿಸಿ ಅರೆಯಬೇಕು (೫೪೧. ೨೩). [ಸಂ.7 


ಬಂಧಕ (ಗು). ೧. ಹಿಡಿಯಯವ ; ಬಂಧಿಸುವ. ೨. ತಡೆಗಟ್ಟುವ ; 


ಪ್ರತಿಬಂಧಿಸುವ. (ನಾ). ೩. ಹಿಡಿಯುವುದು ; ಬಂಧಿಸುವುದಂ : 
ಉಳಿದ ಕರ್ಮವೆಲ್ಲವೂ ಅವನಿಗೆ ಬಂಧಕವೂ ಮಾರಕವೂ ಆದುದು 
(ಎ. ೪೬). ೪. ಕಟ್ಟು ; ಬಂಧನ: ವಿಶ್ವದ ಎಲ್ಲ ಭಾಗಗಳನ್ನೂ 
ಒಟ್ಟಿಗೆ ಸೇರಿಸುವ ಬಂಧಕವು ಎಲ್ಲಿದೆ ? (ಖುಳ್ನಾರ. ೨೬೬). ೫. ಸೆರೆ 
ಹಿಡಿಯಂವವನು ; ಬಂಧಿಸಂವವನಂ. ೬. ಏರಿ; ಒಡ್ಡು ; ಅಡ್ಡ 
ಗಟ್ಟೆ. ೭. ಕೆರೆ ; ಕಟ್ಟೆ. ೮. ಒತ್ತೆ ; ಅಡವು. ಣಂ.) 


ಬಂಧಕಿ 
ಬಂಧಕಿ (ನಾ). ೧. ಹಾದರಗಿತ್ತಿ; ಜಾರೆ: “ಪಾಂಸುಳಾ, 
ಬಂಧಕೀ . . . ಅಭಿನಾರಿಕಾ-ಈ ೧೦ ಹಾದರಗಿತ್ತಿ” (ಹರಾಯುತಿ. 60- 


೩೪೨) ; ಸತ್ಯವಾದಿಯಂತೆ ಪೊಳೆಯದೆ ಬಂಧಕಿಯಂತೆ ಮಂದಿಗೇವೈಸದೆ 
(ಫಿಕ್ಕಾಸ್ತ್ರ. ೭-೩೦` 2) ; ಈಕೆಗೆ ಅನೇಕ ಭರ್ತಗಳಿರುವುದರಿಂದ ಈಕೆ ಬಂಧಕಿ 
(ಶಂಕೀ. ೧6೫). ೨. ಬಂಜೆ. ೩. ಹೆಣ್ಣಾನೆ. [ಸಂ. ಬಂಧಕೀ) 
ಬಂಧಗೌರವ (ನಾ). ಕಾವ್ಯರಚನೆಯ ಹಿರಿಮೆ ಪ್ರೌಢಿಮೆ : ಇನಿತು 
ಮಿರ್ವಿಕೆ ಮತ್ಮೃತಿಯೊಳ್‌ . * . ಶಾಂತಿವರ್ಮನ ನಯಂ ಗುಣವರ್ಮನ 
ಬಂಧಗಾರವಂ (8ಗ2- ೧-೦೦): [ಸಂ.] 
ಬಂಧತಂತ್ರ (ನು). ರಥ, ಆನೆ, ಕುದುರೆ ಮತ್ತು ಪದಾತಿಗಳಿರುವ 


ಸೈನ್ಮಸವಂೂಹ; ಸಂಪೂರ್ಣವಾದ ಸೈನ್ಯ. [ಸಂ.7' 
ಬಂಧನ (ಗು). ೧. ಕಟ್ಟುವ: ಬಂಧಿಸಂವ. ೨. ತಡೆಗಟ್ಟುವ; 
ವಿರೋಧಿಸುವ: (ನಾ). ೩. ಕಟ್ಟುವಿಕೆ; ಜೊತೆಗೂಡಿಸಂವಿಕೆ. 


೪. ಸೆರೆಮನೆ; ಕಾರಾಗೃಹ : “ಕಾರಂ ಬಂಧನಾಖ್ಯಂ” (ಮಂಗರಾ. ೦೦೬-೦): 
ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಕ (ಮಹಾದೇ- ೨. 
€೩€-೩೦೩); ರಾಮಪ್ಪಗೌಡ ಮತ್ತು ತಿಮ್ಮಪ್ಪಗೌಡ ಇಬ್ಬರನ್ನು ಸೆರೆಹಿಡಿದು, 
ಬಂಧನದಲ್ಲಿರಿಸಿದನು (೩ೂಳಂಂ- ೬೪). ೫. ಕಟ್ಟು: ಬಂಧ : ಬಂಧನಂ 
ಕಚದೊಳ್‌ ವಿರೋಧಂ ಪಂಜರೆದೆೊಳ್‌ . . . ಅಲ್ಲದಿಲ್ಲಮೆಲ್ಲಿಯುಂ (ಶಂಡ್ರ ಫು. 
೩-೪ 5)-ಓ. ಹಗ್ಗ ; ಪಾಶ. ೭. ಸರಪಳಿ ; ಸಂಕೋಲೆ : ಬಂಧನಮಂ 
ಪಟ್‌ಯುತ್ತೆ . . . ಗಂಧಮಹಾಸಿಂಧುರಮೆಯಿತರ್ಪಂತಿರೆ ಸೈಂಧೆವನೆಟ್ತಂದು 
ತಾಗಿದಂ ನರಸುತನೊಳ್‌ (೧೫0. ೦೨-೨೨): ಆ. ಸೆರೆ ಹಿಡಿಯುವುದಂ ; 
ಬಂಧಿಸುವುದು. ೯. ಪಟ್ಟಿ. ೧೦. ಸೆರೆ; ವಶ; ಅಧೀನ. 
೧೧. ನಿಗ್ರಹ ; ಅಂಕೆ ; ಹಿಡಿತ. ೧೨. ರಚನೆ: ನಿರ್ಮಾಣ. 
೧೩. [ತತ್ತ್ವಶಾ] ಐಹಿಕಬಂಧ: “ಭವಬಂಧನ' ಪರಾ. 
ಬಂಧನ ಹಾಕು ಎ ಮಂತ್ರಶಕ್ತಿಯಿಂದ ಕಟ್ಟುಹಾಕು,. -- ದಿಗ್ಬಂಧನ 

ಮಾಡು : ಪ್ರೇತವನ್ನು ಹಿಡಿದು ಮನೆಗೆ ಬಂಧನ ಹಾಕಿ ಬರಬಾರದೆ ? 
(ಶದ್ಮಸ - 38೪): (ಸಂ.] 

ಬಂಧನಕಾರಿ (ನಾ). ಕಟ್ಟಿಗೆ ಒಳಪಡಿಸಂವಂತಹುದು ; 
ವುದು : ನಾನು ಮಾಡಿದ ಹದಿನೈದು ವರ್ಗಗಳು ಅಭ್ಯಾಸಕ್ಕೆ ಅನುಕೂಲ 
ವಾಗಿವೆ. ಆದರೆ ವಿಭಾಗಗಳು ನಿರ್ದಿಷ್ಟವಾಗಿ ಹೀಗೆಯೇ ಎಂದು 
ಬಂಧನಕಾರಿಯಾಗಲಾರವು (ಸಾಸಮಾ- ೩೦). - [ಸಂ. ಬಂಧನಕಾರಿನ್‌] 

ಬಂಧನಗೊಳಸು (ಕ್ರಿ). ಬಿಗಿಮಾಡು ; ಸೇರಿಸು :. ಬಗೆವೆತ್ತ ಬಾಗಿಲ 
ಕದ ವಜ್ರ ಲಾಳವಿಂಡಿಗೆಗಳ ಬಂಧನಗೊಳಿಸಿ ಮಿಗೆ ಎಶ್ವಾಸಿ ಕಠೋರೆ 
ರಾಕ್ಷಸಿಯರ ತೆಗೆಯದೆ ಕಾಪನಿಕ್ಕಿದಳು (ತೋಶತ. ೩೩-೩೭).- 

[ಬಂಧನ 4 ಕೊಳ್‌, +  ಇಸ್ಕು) 

ಬಂಧನಾಗಾರ (ನಾ). ಸೆರೆಮನೆ; ಕಾರಾಗೃಹ : ಭಿಕ್ಷುವು ತಾನು ಯಣ, 
ರೋಗ. ಬಂಧನಾಗಾರ, ದಾಸತ್ವ, ಕಾಂತಾರಗಳಲ್ಲಿ ಇದ್ದಂತೆ ತಿಳಿಯುವನು 
(ಉದ್ಮಪ, ೦೯4): {Xo.] 

ಬಂಧನ (ನಾ). ೧. ಕಟ್ಟು; ಬಂಧನ. ವಿ. ಹಗ್ಗ; ಮಿಳಿ. 
೩. ಸರಪಳಿ ; ಸಂಕೋಲೆ : ಕಬ್ಬಿಣದ ಬಂಧನಿಗಳಿಂದ ಬಿಗಿದಿದ್ದ 
ತೇಗದ ತೊಲೆಗಳ ಬಲವಾದ ಸಾರುವೆ ಆ ಕಟ್ಟಡವನ್ನು ಸುತ್ತುವರಿದಿತ್ತು 
(ಶ್ರನರು. ೩೦೬)- [ಸಂ. ಬಂಧನೀ] 

ಬಂಧಮೋಚನ (ನಾ). (ಜೈನ] ಬಂಧನದಿಂದ ಬಡಂಗಡೆ ಹೊಂದಂವ 
ಒಂದಂ ಬಗೆಯ ವಿದ್ಯೆ : ಅಮಿತತೇಜಂ ಶ್ರೀವಿಜಯಂಗೆ ಯುದ್ಧ 
ವೀರ್ಯವಮುಂ ಪ್ರಹರಣವಾರಣಮಂಂ ಬಂಧಮೋಚನಮುಮೆಂಬ ಮೂಜು 
ಎದ್ಯೆಗಳೆಂ ಕೊಟ್ಟು (ಶಾವುಂಶು- 00). [ಸಂ.] 

ಬಂಧಮೋಚನಿ (ನಾ). - ಬಂಧಮೋಚನ : ಮಹಾಜ್ವಾಳಿನಿ ಯುದ್ಧ 


ಬಂಧಿಸು, 


೬೧೭೭ 


ಬಂಧು 


ವೀರ್ಯ ಬಂಧಮೋಚನಿ ಪ್ರಹರಣಾವರಣಿ ಭ್ರಾಮರಿ ಆಭೋಗಿನಿಯೆಂಬಿವು 
ಮೊದಲಾಗೆ ಕುಲವಿದೆ ಜಾತಿವಿದ್ಯೆ ಸಂಧಿತವಿದ್ಯೆಗಳೊಳ್‌ ಸಂಪನ್ನನಾಗಿರ್ದು 
(ಕಾವ್ರಂಫು. ೦೯೬)- [ಸಂ. ಬಂಧಮೋಚನೀ) 

ಬಂಧವಿದ (ನಾ). (ಆಭರಣಾದಿಗಳನ್ನು) ಮಾಡುವವನು ; ರಚಿಸಂ 
ವವನು : ದಿಟ್ಟಿಗೆವರೆ ಬಂಧವಿದಂ ಕಟ್ಟಿದ ಪಲತೆಅದ ಮಣಿಯ ಸೂಸಕದ 
ನೆಟಲ್‌ ಕೂಟ್ಟಮತಲದೊಳ್‌ ಪೊಳೆದೆಡೆಗಟ್ಟುತ್ತಲ್ಲಲ್ಲಿ ಬಣ್ಣವುರಮಂ 


ತೀವಲ್‌ (ಶಂಠ್ರಪು. ೬-೪೬). (ಸಂ. ಬಂಧವಿದ್‌] 
ಬಂಧವಿಮೋಚಿನಿ (ನಾ). = ಬಂಧಮೋಚನ : ಸಳಜನ್ಯಕಂದಾಂಕುರಂ 
ಶ್ರೀವಿಜಯಂಗೆ ಹೇತಿವಿದಾರಿಣಿಯುಂ  ಬಂಧವಿಮೋಚಿನಿಯುುಮೆಂಬಿ 


ವೆರಡುಂ ವಿದ್ಯೆಗಳಂ ಕೊಟ್ಟು (ಕಾತಿಕು- ೬-೩೭ ವ): 
[ಸಂ. ಬಂಧನಿಮೋಚಿನೀ) 

ಬಂಧಸ್ತಂಭ (ನಾ). ಆನೆಯನ್ನು ಕಟು ವ ಕಂಬ; ಆಲೂನಸ್ತಂಭ : 
“ಆಲಾನಂ, ಬಂಧಸ್ತಂಭಃ- ೨ ಅನೆಯನ್ನು ಕಟ್ಟಿಹಾಕುವ ಕಂಭದಂಥಾ 
ಗೂಟದ ಪೆಸರು” (ಸರ್ಕಾಂತಿ- ೨೪6). [ಸಂ.) 

ಬಂಧಾಬಂಧಿ (ನಾ). ಮಲ್ಲಯುದ್ಧದ ಒಂದು ವರಸೆ ; ಕೈಕೈಗಳನ್ನು 
ಹಿಡಿದು ವರಸೆಗಳನ್ನು ಹೂಡಿ, ಕಾದುವ ಯುದ್ಧ : ಒಡನೆ 
ದಂಡೆಗಳನೊಡ್ಡುತ್ತಲ್ಲಿ ಕೈಗಳಂ ಪಿಡಿದು ಬಂಧಾಬಂಧಿಯರರೆ ಮುಷ್ಟಾ 
ಮುಷ್ಟಿ ಬೆಡಗಿನಿಂದೊದಗಿ . . . ತೊಡಕುಗಾಳಗವ ತೊಡಗಿದರು 
(ಕೀಕ್ಕಫು. ೩-6-೬): [ಸಂ.] 

ಬಂಧಿತ (ಗು). ೧. ಕಟ್ಟಿಗೆ ಒಳಗಾದ ; ಬಂಧನಕ್ಕೊಳಗಾದ. (ನಾ). 


ವಿ. ಕಟ್ಟಿಗೆ ಒಳಗಾದುದಂ : ಭವ್ಮಪರಂಪರೆಯ ನಾಡು ಪಾರ 
ತಂತ್ರ (ದೆ ಸಂಕೋಲೆಯಿಂದ ಬಂಧಿತವಾಯಿತು (ಆತ್ಮಾರ್ಶ- ೨). 
೩. ಕಟಿ ಗೆ ಒಳಪಟ್ಟವನು ; ಬಂಧನಕ್ಕೆ ಒಳಗಾದವನು : 


ಅಜ್ಞಾನದಿಂದ ಆವರಿಸೆಲ್ಪಟ್ಟ ವನಾಗಿಯೂ ವಿಷಯಾದಿಗಳಿಂದ ಬಂಧಿತ 
ನಾಗಿಯೂ ಬಹಿರ್ವ್ಮುಖವಾದ ಮನಸ್ಸುಳ್ಳವನಾಗಿಯೂ ವ್ಯವಹಾರ 
ಮಾಡುತ್ತಿದ್ದೇನೆ (ಹುಳ್ಕಾರ. ೨೮೦): [xo.] 

ಬಂಧಿಸು (ಕ್ರಿ). ೧. ಕಟ್ಟೆಹಾಕು; ಬಿಗಿ: ಪುಸಿ ಕೊಲೆ ಕಳವು ಪರಸ್ತ್ರೀ 
ವ್ಯಸನಂ ಬಹುವಿಧಪರಿಗ್ರ ಹಂ ನರರಂ ಬಂಧಿಸಲೀ ಭವಾಬ್ಧಯೊಳಗರ್ದಿಸ 
ಲಾರ್ಕುಂ ದ್ಮೂತಮದ್ಯಮಾಂಸವ,್ಮಸನಂ (೨ತಿಪು- ೨-೬೭): ನೊಸಲ ಸೀಸಕ 
ನುಗ್ಗುನುಸಿ ಬಂಧಿಸಿದ ಸರಪಣಿ ಹಿಳಿದವರಿಬಲದೆಸಕ ನಿಂದುಡು ಪಾರ್ಥ 
ನೆಚ್ಚನು ವೈರಿಮೋಹರವ (೪ವ್ಮಾರ್ರೋ: ೦6-೩) : ನಳಿತೋಳ ಪಾಶದೊಳಗೆ 
ತನ್ನಿನಿಯನ ಬಿಗಿದು ಬಂಧಿಸುತ (405, ೩-೦೭೦) . ೨. ಬೇಡಿ ಹಾಕು: 
ಕೋಳ ತೊಡಿಸಂ : ತಸ್ಮರರಂ ಬಾರಿಸಿ ಕಷ್ಟರಂ ಕೆಡಿಸಿ ದಂಡಂಗೊಂಡು 
ಮಿಂಡರ್ಕಳಂ ಭರದಿಂ ಬಂಧಿಸಿ (ರರ್ಮಾಕ್ಕು- ೨-೪೪) ; ಹಾಸಿ ಹರಹಿದ 
ತೋಳನೊಬ್ಬುಳಿ ಮಾಡಿ ಬಂಧಿಸಿದ (೫98ರ. ೨೨-೦೦) ; ಈತನ ಹಿಡಿದು 
ಬಂಧಿಸಲಾಗಿ ಯದುಕುಲನಾಥನಾರಾಯಣ ಬಹನು (ರೋಶಕ. ೩3-೬೦), 
೩. ಕೂಡಿಸಂ; ಜೋಡಿಸು: ಮಿಸುನಿಯಂತ್ರದ ಮಣಿಮಾಲೆಯ 
ತೋಳ್ಗೆ ಬಂಧಿಸಿದಳತ್ಕಂತಭಕ್ತಿಯಲಿ (ಕೋಶಕ. ೪-೬೬). ೪. ನಿರ್ಮಿಸಂ; 
ರಚಿಸಂ : ಶಶಿಕಾಂತಶಿಲೆಯಿಂದೆ ಬಂಧಿಸಿದ ಸೋಪಾನದ ಸುಪಂತಿ 
ಯಿಂದ . . . ಶೋಭಿಸುತಿರೆ  (ತರನೋ. 4೨೪೧). ೫. ಮುಚ್ಚು : 
ಮುಂದಕೆ ಅಡಿಯನೊಂದನಿಡೆ ಕಕ್ಕಯ್ಯ ಬಂಧಿಸಲು ತನ್ನ ದ್ವಾರದ 
ಕವಾಟವನಾಗ (ಅೌಢರಾ: ೦೯-೩). [ಬಂಧನ + ಪ್ಯು] 

ಬಂಧಿಸ್ತ (ನಾ). ಬಂದೋಬಸ್ತು ; ಜೋಪಾನ : ಅಳಿಯನ ಆಫೀಸಿನಿಂದ 
ತರಿಸಿದ ಗಟ್ಟಿರಟ್ಟಿನ ಫಾಯಿಲ್‌ಬೋರ್ಡಿನಲ್ಲಿ ಬಂಧಿಸ್ತ ಮಾಡಿಸಿಕೊಂಡರು 
(ರಹ. 11. ೦6). [ ಮರಾ. ಬಂದಿಷ್ಟ, ಬಂದಿಸ್ತೀ ಬಂದೀಸ್ತ ] 

ಬಂಧು ನಾ). ೧. ಸಂಬಂಧ; ನೆಂಟು. ೨. (ಎಶೇಷವಾಗಿ ತಾಯಿಯ 


ಬಂಧುಕ ತ್ಯ 


ಕಡೆಯ) ಸಂಬಂಧಿಕ : ನೆಂಟ ; “ ಆತ್ಮೀಯಃ, ಸ್ವೈಜನಃ, ಬಂಧು:. 
ಆಪ್ತ; . ದ್ಲಾತಿಃ. ಬಾಂಧವಃ .ಈ ೬ ನಂಟರ್‌ ` (ಹಉಯಂ: 69-888) : 
ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲಿನ್ನ ಬಂಧುಗಳು ಬಂದಾಗಳಿಲ್ಲ್ಲೆನ್ನ ಲಿಂಗಕ್ಕೆ 
ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂ ಬ. - . ಸಾವಾಗ ದೇಹವ ದೇಗುಲಕ್ಕೊ 
ಯ್ಕೆಂಬ ದೇವರಿಗೆ ಹೆಣ ಬಿಟ್ಟಿ ಹೇಳಿತ್ತೆ (ಸವ. ೨೨೨) ; ಕಂಸಂ - . 
ಬಂಧುಗಳಬಂಧುರಮೆನೆ ಕೈಕೊಳ್ಳದೆ ಪಾಸಟ್‌ಯೊಳ್‌ 
ಕೂಸನಪ್ಪಳಿಸಿ (॥ಗಏ. ೨-೩೩ ನ) ; ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ 
ರುಚಿಯಿಲ್ಲ (ಗಾರ). ೩. ಗೆಳೆಯ ; ಸ್ನೇಹಿತ. ೪. ಒಂದು ಬಗೆಯ 
ಮರ: “ಬಂಧುಜೀವ' ಪರಾ. ೫. [ಜ್ಯೋತಿ] ಲಗ್ನದಿಂದ 
ನಾಲ್ಕನೆಯ ರಾಶಿ: ವ್ಯವಹರಿಪ ಸಂಜ್ಞೆ ಚತುರಸ್ರವದೆಂದಷ್ಟಮ 
ಚತುರ್ಥಗೃಹಕೆ ಚತುರ್ಥಕ್ಕೆ ವಲಂ ಮತ್ತಂ ಪಾತಾಳ ವೇಶ್ಮ ಸುಖ ಹಿಬುಕ 
ಬಂಧುವೆಂದೈದು ಪೆಸರ್‌ (ಶಾತಶಿ. ೦-೩೪). 

ಬಂಧುಚಂತಾಮಣಿ ಎ ಬಂಧುಗಳು ಕೇಳಿದುದನ್ನು ಚಿಂತಾಮಣಿ 

ಯಂತೆ ಕೊಡುವವನು : ಒಂದು ಬಿರಂದು : ಬಂಧುಚಿನ್ನಾಮಣಿ 
ಸಮಾಶ್ರಿತಜನಕಳ್ಳ ವೃಕ್ಷರ್ನ್ನಾಮಾದಿ ಸಮಸ್ತ ಪ್ರಶಸ್ತಿಸಹಿತ೦ (ಸ%ಇಇ. ೫x. 
೪೬-೦೮: 1072). ಬಂಧುಬಳಗ - ನೆಂಟರು ಮತ್ತು ಪರಿಜನರಂ : 
ಅನಿಮಿತ್ತಬಂಧುವೆ ತಾಯ್ತಂದೆ ಬಂಧುಬಳಗವೆ ಕಾವುದು 
(ತರೆ. ತಂದೆ ತಾಯಿಯು ನೀನೆ ಬಂಧು ಬಳಗವು ನೀನೆ 
(ಶ್ರರಂದ- ೦-೪೩-೦) .- [ಸಂ.] 

ಬಂಧುಕೃತ್ಯ (ನಾ). ಒಬ್ಬನು ತನ್ನ ಬಂಧುಗಳಿಗೆ ಮಾಡಬೇಕಾದ 
ಕಾರ್ಯ. ಕರ್ತವ್ಯ : ಆಳುಗೆಲಸಕೆ ಕೆಲಬರರಸನ ಖೇಳಮೇಳಕೆ ಕೆಲರು 
ಕೆಲಬರು ಬಾಲೆಯರ ಕೊಳುಕೊಡೆಯ ಬಳಗದ ಬಂಧುಕೃತ್ಯದಲಿ 
(ಳಾ ೩-೦೪) - [ಸಂ.7 

ಬಂಧುಜನ (ನಾ). ನೆಂಟರು ; ಬಳಗ ; ಕಡಲ ತಡಿಯೆಯ್ದೆ ನೆಲನಂ 
ಪಡೆನರ್‌ ಭವದೀಯ ಪ್ರುತ್ರರುಳ್ಳಳವಿಗಳೊಳ್‌ ಪಡೆದುದು ಬಂಧುಜನಂ 
ನಿಮ್ಮಡಿಗಾವೇಂ ಪೋಷ್ಯವರ್ಗದಿಂದಂ ಪೊಜಗೇ (ಅ0ಿಫು. ೯-೯): [ಸಂ.] 

ಬಂಧುಜೀವ (ನಾ). ಒಂದು ಬಗೆಯ ಮರ ಮತ್ತು ಅದರ ಹೂವು: 
*ಬಂಧೂಕಂ, ಬಂಧುಜೀವಂ ಈ ೨ ಬಂದುಗೆ” (ಹರಾಹು: ೩೩-88). 

[ಸಂ.] 

ಬಂಧುಜೀವಕ (ನಾ). * ಬಂಧುಜೀವ. [ಸಂ.] 

ಬಂಧುತನ (ನಾ). : ನೆಂಟಸ್ತಿಕೆ; ಬಾಂಧವ್ಯ: ಬಳ್ಳಳ ಬಳಿದ 
ಬಂಧುತನಮಿನಿತಾಯ್ತೋ (ಸುಳುಮಾ. ೨-೨೪); ನೀವೇಳನೆಯ ಭವದಲಿ 
ಬಂಧುತನದಲಿ ನಮ್ಮನೈದುವುದು (ತೊ6ರಾ. ೦-6-30); ಉಳಿದು ಕೌರವ 
ಬಂಧುತ(ತಣಾ. ಜ]ನವನು ತೀರ್ಥಯಾತ್ರೆಗೆ ವಿದುರ ಹೊಲವಂಟ 
(ನಿರಾಗ- ೩-೦ ಸೂರಿ): [ಬಂಧು -ತನ] 

ಬಂಧುತೆ (ನಾ). ೧. ಬಾಂಧವ್ಯ ; ನೆಂಟು. ೨. ನೆಂಟರ ಗಂಂಪು; 
ಬಳಗ “ಬಂಧುತಾ ಅಂದರೆ ನೆಂಟರ ಗುಂಪು, ನೆಂಟತನಕ್ಕೂ ಹೆಸರು” 
(ಸಿರ್ಠಾಂತಿ- ೦೭೭). [ಸಂ. ಬಂಧುತಾ] 

ಬಂಧುತ್ವ (ನಾ). - ಬಂಧುತನ. [ಸಂ.] 

ಬಂಧುರ (ಗು). ೧. ಸಮತಟ್ಟಿಲ್ಲದ; ಏರುಪೇರಾದ. ೨. ಕೊಂಕಿದ; 
ವಕ್ರವಾದ. ೩. ಚೆಲುವಾದ ; ಸುಂದರವಾದ. ೪. ನೋವುಂಟು 
ಮಾಡುವ ; ತೊಂದರೆಯಂನ್ನು ಕೊಡುವ. (ನಾ). ೫. ಬಾಗಿರು 
ವುದು; ಮಣಿದುದಂ: “ನತಂ, ನಮ್ರಂ, ಬಂಧುರಂ-ಈ ೩ 
ಎಅಗಿರ್ದುದು” (ಹರಾಯ- ೦೨೩-೭೩)- ೬. ಚೆಲುವಾದುದು : 
ಸಂಂದರವಾದಂದಂ: ಆದ್ಮಗುಂಗಳಸಹಾಯಂಗಳ್‌ ಬೆರಸಿರೆ ಕನ್ನಡದೊಳ್‌ 
ಬಂಧುರಮಾಗದು ಕಾವ್ಯರಚನೆ ಆನಂದವರ್ಧನನ 


ವ್ರ 
ಜಣ 


೨-೩೪) ; 


(ಕಂಿರಾ ೦-೩೩) ; 


೬೧೭೮ 


20 


೩5 


40 


ಬಂಧ ಕ 


ಜೀವನ ಸರ್ವಾಂಗಸುಂದರವೂ ತತ್ವಾನುಭವಬಂಧುರವೂ ಭಕ್ತಿನಿರ್ಭರವೂ 


ಆಗಿತ್ತು (ರೃಷ್ಮಾಲೋ, %%1/11, ಹೀಂಕೆ), ೭. ಒಂದು ಬಗೆಯ ಪಕ್ಷಿ: 
ಬಾತು. ೮. .ಬಂಧುಜೀವ. ೯. ರಥದಲ್ಲಿ ಸಾರಧಿಯು ಕುಳಿತು 
ಕೊಳ್ಳುವ ಸ್ಥಳ. [ಸಂ.] 


ಬಂಧುರತೆ (ನಾ). ಚೆಲುವು : ಸೌಂದರ್ಯ : ತಳೋದರಿಗೆ ವೃಕೋದರ 
ನಾಗಿಪಂ ಕಚಬಂಧಬಂಧುರತೆಯಂ (ಗರಾಯು. ೦-೩೦); ವಿಶ್ವಚೇತನದಾ 
ಸ್ಪಂದನವೇ ಸೌಂದರ್ಯದಾುದುವೆ ಜೀವನ ಮೂಲಬಂಧುರತೆ ಬೊಮ್ಮನದು 
(ಮುಳುಳ. 99೬). [ಸಂ.) 

ಬಂಧುರವಡೆ (ಕ್ರಿ). ಚೆಲುವಾಗು ; ಸುಂದರವುಗು : ಬಂಧುರವಡೆದ 
ಮೋಹನಶ:ಲೆಯಂದದೆಯಿಂದಿರಾಮಂದಿರವಿಹುದು (ಕಂನವ- ೩-೩೭). 

[ಬಂಧುರ  ಪಡೆ,] 

ಬಂಧುರವಎಡಿ (ಕ್ರಿ). ಬಂಧುರವಡೆ : ಸ್ಮರಕರಿಕರದಂತೆ ರಂಜಿಸುತಿಹ 

ಬಂಧ:ರವಿಡಿದೂರುದ್ವಯದ ಗರುವನಾರುಸಿರು (ಕಂನಂ. ೯-೧೦೭). 
ಬಂಧುರ + ಪಿಡ್ಮಿ] 

ಬಂಧುರಿತ (ಗು). ೧. ಬಾಗಿದ ; ಬಗ್ಗಿದ. ೨. ಕೊಂಕಿದ ; ವಕ್ರವಾದ. 
(ನಾ). ೩. - ಬಂಧುರಿತಕರಣ : ಮೆಲ್ಲನೆ ಮಲಗಿರ್ದವಳು ತನ್ನ 
ಎರಡು ಕೈಗಳಿಂ ಕೊರಳಂ ಪಿಡಿದು ರಮಿಸಲ್ಕೆ ಬಂಧುರಿತಮೆಂಬ ಕರಣಂ 
(ಇಾಮಶರಾ - ೨೩೬)- [ಸಂ.] 

ಬಂಧುರಿತಕರಣ (ನಾ). [ಕಾವಂಶಾ] ರತಿಕೇಳಿಯಂ ಒಂದಂ ಭಂಗಿ: 
ಮಗುಳ್ಳೊಗಿ ಮೊಳಕಾಲೊಳಗೆ ಕಯ್ಕನೊಯ್ದಬಲೆ ಬಗೆಗೊಂಡವನ 
ಕೊರಳನಪ್ಪಲವನು ಸೊಗಸೊಗೆಯಲವಳೂರುಯುಗವಾನಮರ್ದಖಜ 
ರತಿವೊಗೆಯಲದೆ ಬಂಧುರಿತಕರಣಂ (8ನರ. ೪-೬೩). [ಸಂ.] | 

ಬಂಧುರೆ (ನಾ). ಚೆಲುವೆ ; ಸಂಂದರಿ : ಲಾವಣ್ಮಸಿಂಧುವೇಳಾಲೀಲಾಯ 

ಮಾನಕೇಕರಾಶಿಬಂಧುರೆಯಂ ಭರತಾಗಮಭವನವಿಹಿತಮಹನೀಯೆಮತಿ 

ಪ್ರದೀಪೆಯಂಂ (ಎಕ. ೪. ರೇಲೂಕು. ೫6-೬೩; 1117). [ಬಂಧುರ .. ಎ] 

ಬಂಧುಲ, ಬಂಧುಳ (ಗಂ). ೧. ಬಾಗಿದ ; ಬಗ್ಗಿದ. ವಿ. ಸುಂದರ 
ವಾದ ; ಚೆಲುವಾದ. (ನಾ). ೩. ಗಂಡನಲ್ಲದವನಿಂದ ಹಂಟ್ಟಿದ 
ವನು: “ಕೆಟ್ಟವಳತನುಜಂ ಬುಧುಲ[ಾಉಂ. ಳ)ನೆನಿಕ್ಕು” (ಮಂಗರಾ. 
೪೨-೦೦). ೪. ವೇಶ್ಯಾವಂಂದಿರದ ಸೇವಕ. ೫. = ಬಂಧೂಕ : 
(ಮೈಔಗಿ. ೩೦-೦೦೨೧) - ಬಂಧುಳ : ೨. ಬಂಧುಳಃ, ಬಂಧಕೀಪುತ್ರಃ - ಈ 
೨ ಕಿಡಿಕಿಯ ಮಗಂ” (ಶರಾಯು- ೮೨-೩೪೭) - [ಸಂ.] 

ಬಂಧುವರ್ಗ (ನಾ). ನೆಂಟರ ಗುಂಪು ; ಆಪ್ತರ ಸಮೂಹ : ತಿಳಿಹಿದನು 
ಧೃತರಾಷ್ಟ್ರ ಭೀಷ್ಮರ ಲಲಿತಮತವನು ಬಂಧುವರ್ಗಸ್ಕಲಿತವನು ಸೈರಿಸುವು 
ದೆಂದನು ವಿನಯದಲಿ ವಿದುರ (ಕುಫಾಅ: ೧೬-೨೬):  ಉರಿಯಲಳಿವುದು 
ಕಾಯ ಮೋಹದ ತರುಣಿವುಳಿವಳು ಬಂಧುವರ್ಗವು ಸರಿಗು 
ಹಿಂದಕೆ (೪98೫. ೨೩-೦೪). [ಸಂ.] 

ಬಂಧುವಿಯೋಗ (ನಾ). ನೆಂಟರ ಅಗಲಿಕೆ : ಬಂಧುವಿಯೋಗದಿನೆನಗನು 
ಬಂಧಿಸಿದ ಮಹೋಪತಾಪಮದು ನೀಂ ಬರೆ ನಿರ್ಬಂಧದಿನಳಟ್‌ತ್ತ್ಮದಣಕಂ 
ಬಂಧುಗಳಿಂ ನೀನೆ ಬಂಧು ಜಗತಿ:ಬಂಧು (ಶಂರ್ರಫು. 3-೨೪). [ಸಂ.) 

ಬಂಧುಸ್ಮಾನ (ನಾ). [ಜ್ಯೋತಿ] “ಲಗ್ನದಿಂದ ನಾಲ್ಕನೆಯ ಸ್ಥಾನ” 
(ತಾತತಿ. ಕೋರ). [ಸಂ.] 

ಬಂಧುಹನನ (ನಾ). ನೆಂಟರನ್ನು ಕೊಲ್ಲುವುದು ; ಆಪ್ತರ ಸಂಹಾರ : 
ಬಂಧುಹನನಕೆ ಮುನದರಲು ಭವವಂಧ್ಯದಲಿ ಬೆಳ್ಳಾಗಿ ರೌರಮಹಂಧುವಿ 
ನೊಳೋಲಾಡದಿಹನೇ ಪರಮಪಾತಕನು (ಕುವ್ಮಾರೀ. ೩-೩೭). [ಸಂ] 

ಬಂಧುಳ “ಬಂಧುಲ' ನೋ. 

ಬಂಧೂಕ (ನಾ)- ಕೆಂಪುಹೂವುಗಳನ್ನು ಸ ಬಿಡುವ ಒಂದು ಬಗೆಯ ಗಿಡ; 


ಬಂಪು 


ಬಂದುಗೆ : “ಬಂಧೂಕಂ, ಬಂಧುಜೀವಂ__ಈ ಎರಡು ಲಂದುಗೆ” 
(ಹಾಯು. ೩3-88); ಮುದಮಂ ಜಪಾಪ್ರಸವರಕ್ತಾಶೋಕಬಂಧೂಕಶೋಣ 
ಮುಣಿಜ್ಮೋತಿಗಳೆಕ್ಕೆಯಿಂ ಕುಡೆ ಜಯಂ ಭದ್ರಂ ಶುಭಂ ವಾಂಗಳಂ 
(ಅಂ. ೦೬-೩): ಬಂದನು ಸೂರ್ಯನು . . ಬಂದನು ಉದಯಾದ್ರಿ 
ಶಿಖರದ ರತ್ನನು ಬಂಧೊಕಸುಮದ ಸನ್ನಿಭನು (ಇಂತಾಶ- ೦೩೩-೬೦) [ಸಂ.] 
ಬಂಪು,. ಬೊಂಪ್ರ್ಯ (ನಾ). ೧. ಸಾಬೂನಿನಂತೆ ಉಪಯೋಗಿಸುವ, 


ಅಂಟುಅಂಟಾಗಿರುವ ಒಂದು ಬಗೆಯ ವನಸ್ಥತಿ: (೪)- 
ಬೊಂಪು, : ೨. ಅಂಟು: ಜಿಗಿ: ಕಣ್ಣುಗಳಲ್ಲಿ ಶ್ಲೇಷ್ಮವೆರಸಿ ನೀರು 
ಬೊಂಪುಬೊಂಪಾಗಿ ಸುರಿಯಲು ಮೇವು ಬಿಟ್ಟು ಜಡನಾಗಿ ನಿಂತಿರಲು 


(6ಕ್ಕಭೀ. ೬೨-೪); ಬಿಳಿದಾಗಿ ನೀಟಾಗಿ ಕೊಂಚ ಬೊಂಪಾಗಿ ಪಿರಿದು 
ಬಲ್ಲಿತಾಗಿ ಇದ್ನೊಡೆ ಮುದನಜಲಮೆಂಬದು (ಉಾಶುಕಾ. 3೩೩)- 
[ದೇ.॥8 ತಮಿ. ವಲುಮು; ಮಲ. ವಟುಪ್ಪು; ತೆಲು. ಬಂಪು- 

ಹಲ್ಲಿನ ಮೇಲಿನ ಕೂಳೆ] 

ಬಂಪ್ಯ್ಕು. ಬೊಂಪ್ಕ್ಯ (ನಾ). ಒಂದು ಬಗೆಯ ಮಾನು: ಸೀಗಡಿ 
ಕೊರವಂ ಬಂಪು ಹಂದಿಗನಾನೆವತೂಗಮದಲೆಂಬಗಣಿತಶಫರಾಳಿ 
ಗಳನೆ ತೆಗೆದರ್‌ ಬೇಡರ್‌ (ತ್ರ. ೨೩-6೦)- ಬೊಂಪ್ರು : ಸಿಸಿಲು ಬೊಂಪು 
ಸವಿವಾಯ ಗೊದಳೆ ಗಜಾ ಮೆಟ್‌ವ ಕಾಗೆಂದೆ . . ಆನೆಮೊಗನೆಂಬ 
ಮಾನ್ಗಳಂ ಗುದಿಗೆಯ್ದ ರು (ಹಕಳಾ. 3-೪೫). (2) 

ಬಂಬಣ (ಅ). ಹೆಚ್ಚಾಗಿ. ಅಧಿಕವಾಗಿ ಎಂಬ ಅರ್ಥವನ್ನು ಕೊಡುವ 
ಒಂದು ಅನುಕರಣಾವ್ಮಯ. “ಬಂಬಲ', "ಬಂಬಳ?' ಪರಾ. 


ಬಂಬಣ ಬಾಡಿಸು- ಅಧಿಕವಾಗಿ ಸೊರಗಿಸು._ಒಣಗಿಸು : ಪಗಲೊ 


ಳೂರ್ಮೆಯುಂ ತಮ್ಮನಂಡಲೆದು ಬಂಬಣ ಬಾಡಿಸಿ ಬಿಡದೆ ಕಡುಗಾಯ್ದೂ 


ಕಣ್ಣೊಳುಳ್ಳು ವುಷ್ಟ6ರನ ಬಿಸುಗದಿರ್ಗಳೆಯ್ದೆ `ಮೆಯ್ದೆ ಗೆದುವೊ (ವರ್ರಫ್ಟ- 
೬-೨೩ ವ). ಬಂಬಣಂ ಬಾಡು ಎ ಅಧಿಕವಂಗಿ ಒಣಗು, ಸೊರಗು : 
ವಿರಹಾಕುಳೆಯಲರ್ದ ಲತೆಗಳಂ ಪೊರ್ದಲಣ್ಮದೆ ತನ್ನಂತೆ ಬಂಬಣಂ 
ಬಾಡಿರ್ದ ಜಾದಿಯಂ ನೋಡಿ (ಶಾರ್ಶೃಪು- ೯-೩೬೯ ನ). 

ಬಂಬಲ್‌,, ಬಂಬಲ್ಲು, ಬೊಂಬಲ್‌ (ನಾ)- ೧. ಗುಂಪು: ಸಮೂಹ : 
“ಬಂಬಲ್‌, ತುಜುಗಲ* . . . ಗುವ, ಗೊಂದಣಿ (ಉಂದಲ್‌) ಈ ೪೦ 
ಸಮೂಹಂ” (ಕತಸಾ. ೦೦-೨೨೨); ಮದಗಜಗಂಡಸ್ಮ ಳಂಗಳೊಳೆಆಗಿ ಮೊರೆವ 
ತುಂಬಿಯ ಬಂಬಲ್ಲಳೆ ವಿಮುಖೀಭೂತಂಗಳಾದುವು (ಶಂಶತಾ. 
ಮಿಳಿರ್ದಾಡುವ ತುಂಬಿಯ ಬಂಬಲಂತೆ ಸೋಲಿಸದೆ 
ಕಾವನ ಇಬ್ಬಂ (ಕಳಾ: 09). ಬಂಬಲ್ಲು : ೧. “ ಬಂಬಲೆನಲು 
ಬಳಗಮೆನಲ್‌ ಶ್ರೇಣಂ” (ಕಶರೆ. ೭೪); ಬಂಬಲು ತುಣಗಲಾಗಿರೆವೊಳಿಸಿ 
ಪೊಲಮಡುವ ಕಾಲನವಣಿಗಳೊಳವೇಂ ನವವಿಧದ ಬಿನ್ನಣಮಂ 
ನಿನ್ನಾಳ್ಹ೦ಗೆ ಬಿನ್ನವಿಸು (ಅನಂಪಘು. ೨-೩೦ ನ). ವಿ, ಒಟ್ಟೆಲು; ರಾಶಿ : 
ಬಸಿವ ಬಲುಜಿಗಿಯ ಕರುಳ ಬಂಬಲು (ಕುವ್ಕಾರ್ರೋ, ೨-೩೬) - ೩. ಜೊಂಪೆ; 
ಗೊಂಚಲು : ತಾರಗೆಗಳ ಬಂಬಲಂತೆ' ತೋರಮುಡಿಯೊಳೆಳೆಮಂತ್ತಿನ 
ಬಲೆಯ ಶೃಂಗಾರವೊಪ್ಪಿರೆ (ಳರತ: ಇ0-50)- ೪. ರಭಸ; ವೇಗ: 
ಬಂಬಲ್ವ ರಿ' ಪರಾ. ಜೊಂಬಲ್‌: ೨. ಪೂಲ್ಲಡಲ ತೆರೆಯ ಬೊಂಬಲ್ಲಳಂ 
ಜೇಂಗೊಡನ ಸಾಲ್ಗಳ೦ (ಶೈ ಫು” ೩-0-ಂ)- 'ದೇ.8 ತುಳ್ಳು ಬೊಂಬು) 

ಬಂಬಲ್‌, (ಅ). ಹೆಚ್ಚಾಗಿ. ಬಹುವಾಗಿ ಎಂಬ ಅರ್ಥವನ್ನು ಕೊಡುವ 
ಒಂದು ಅನುಕರಣಾವ್ಮಯ' .. "ಬಂಬಲ?, “ಬಂಬಳ' ಪರಾ. 

ಬಂಬಲ್ಮಾಡು ಎ ಅಧಿಕವಾಗಿ ಸೊರಗು,-ಬಾಡು : ಕೂಲ್ಕಡೆಯದ 

ನಂತೆ ಬಂಬಲ್ಟುಡುತ್ತು೦ (ಧರಾಕ್ಮು- ೦-೦೪೪). 

ಬಂಬಲ (ಅ): ಅಧಿಕವಾಗಿ, ಹೆಚ್ಚಾಗಿ ಎಂಬ ಅರ್ಥವನ್ನು ಕೊಡುವ 
ಒಂದು ಅನುಕರಣಾವ್ಮಯ . "ಬಂಬಳ' ಪರಾ. 


೪-೪೯): 


೬೧೭೯ 


10 


16 


20 


30 


40 


-ಬಂಬಲುಗುರುಳ್‌ 


ಬಲಿಬಲ್ಲು ರಳ 


ಬಂಬಲಂ ಬಾಡು. ಬಂಬಲ ಬಾಡು -ಲಿಧಿಕವಾಗಿ ಸೊರಗು, 
ಬಾಡು : ಪದ್ಮೋದರಂ ಪಥಶ್ರಮದಿಂ ಪರಿಶ್ರುಂತನಾಗಿ ಪಸಿವಳುರೆ 
ಬಂಬಲಂ ಬುಡಿ ಬಲಲ್ವುದುಂ ೧೬-೪೫); ವೆ೦ಡಿರು೦ , . , 


ಅಡರ್ಪಿಲ್ಲದೆ ಕಲ್ಪವೃಕ್ಷವಖಡಿದು ಬಂಬಲ ಬಾಡಿದ ವನಲತೆ 


(ಮಶಾನೆ-ೇ, 
ಕೆಡೆಯೆ 


ಗಳುಮಂ ಪೋಲು (ಕಂಶರಾ. ೧೪-2 ಠ): ಉಣಲಿಲ್ಲದೆ ಪಸಿವಿಂ : ಬಂಬಲ 
ಬಾಡಿ (ರರ್ತಾಮ್ಮ . ೬-೧೭೮): 

ಬಂಬಲಿಸು, ಬಂಬಳಿಸಂ. ಬೊಂಬಾಳಿಸು (ಕ್ರಿ). ೧. ಗುಂಪಾಗಂ ; 
ಸಂದಣಿಸು : 


ತುಚಿಗೆಮೆಯ ತೆರ್ಕೆಯೆೊಳ್‌ ಬಂಬಲಿ [ಶಾಕಾಂ. ೪]ಪ ಕಣ್ಮನಿ 
ಗಳೊಸರೆ (ಕರ್ತು. ೪-೬೨ 5); ಹೂಗಿಡಮಲರಿಹುದೇತಕ್ಕೆ ? ತುಂಬಿಯಂ 
ಬಂಬಲಿಸಲಿ ಎಂದು (ಗಜೇಶ. ೬೩-೪): ಬಂಬಳಿಸು : ೧. ಮೇಲಿನ 
“ವರ್ಧಪು' ಪ್ರಯೋಗದ ಪಾಠಾಂತರವನ್ನು ನೋಡಿ. ಚೊಂಬಾಳಿಸು: 


೨. ಹರಡು; ವ್ಮಾಪಿಸಂ: ಬಳಲಿದನು ಬೊಂಬಾಳಿಸಿದ ಭಾಸುರದ 
ರಕ್ತದಲಿ (ತೊರರಾ- ೩-೦೦-೨೮). [ಬಂಬಲ್ಮ 4 -ಇಸ್ಕು] 
ಬಂಬಲ್ಲು “ಬಂಬಲ್‌,” ನೋ. 


ಬಂಬಲ್ಕು (ನಾ). ಎಳನೀರಿನ ತೆಂಗಿನ ಕಾಯಿಯಲ್ಲಿರುವ ತೆಳುವಾದ 
ತಿರುಳಂ; ಗಂಜಿ: ಬಂಬಲು ಗೋರಿಕೊಡ್ಲ ಬುದ್ಧಿ! (ನನ್ನೂಕು. ೦೬೦).[ ? ] 

ಬಂಬಲುಗರುಳು “ಬಂಬಲ್ಲ್ಗರುಳ್‌' ನೋ. 

ಬಂಬಲುಗಿಡಿ (ನಾ). ಕಿಡಿಗಳ ಗುಂಪು. ರಾಶಿ: ಹೊಸವಮಸೆಯ 
ಬಾಯ್ಬಾ ರೆಗಳ ಬಂಬಲುಗಿಡಿಯ ಬಾಣಾಳಿಗಳಲೀತನ ಹೂಳಿದನಂ ಇ ಕ. 

ಕಡಲೊಳಿಡಲೊಡನೆ ಬಂಬಲುಗಿಡಿಯ ಗಡಣದಿಂ ಬಡಬನೊಡ 

ಗೂಡಿ (೪ಕಾತ: ೦-೪). [ಬಂಬಲ್ಲು, (-ಆ ಬಂಬಲ್‌,) + ಕಿಡಿ] 

“ಬಂಬಲ್ಲು ರುಳ್‌' ನೋ. 

ಬಂಬಲ್ಲಡಿ (?)- (2) : ಬರಿಗಂಡಂ ಪಿಣಿಲೇಅಕಿ' ರೋಮಮುಡಿ 
ದಿರ್ಬೆನ್ನಾಗೆ ಮಂಂಗಾಲಗಲ್ಲರೆ ಬಿರ್ಕುರ್ವೆ ಮೊಗಂ ಕರಂ ಪೆಗಲ ಬಿಣ್ಣಿಂ 
ಜೋಲ್ವ ಬಾಲಂ ಮುಟುಂಕಿರೆ ಬಂಬಲ್ಲಡಿವಂ ಪೊದಬ್ತ ಗಸೆವೂಗೊಂಬೊಪ್ಪೆ 
ಕೋಬ್ಕೂಟ್ಟಿ ಪೆರ್ನೊರೆ ಸೂಸುತ್ತಿರೆ ಭೀಕರಂ ಸೊಗಯಿಸಿತ್ತುತ್ತೇಕರಂ 


Pl 


ಸೂಕೆರಂ (ಕಂದ್ರಫು. 8-೬೦). [(?) 
ಬಂಬಲ್ಲರುಳ್‌, ಬಂಬಲುಗರುಳು, ಬಂಬಲ್ಲರುಳು (ನಾ). ಜೊಂಪೆ. 
ಜೊಂಪೆಯರಾಗಿ ಹೆಣೆದುಕೊಂಡಿರಂವ ಕರುಳು ; ದೊಂಡೆಕರುಳು : 


ಖಳ ದುಶ್ಶಾಸನನಂ ಪೊರಳ್ಳಿ ಬಸಿಟಂ ಪೋಲಟ್ತಿಕ್ಕಿ ಬಂಬಲ್ಲರುಳ್ಗಳಿನಾನಲ್ಲೈ 
ಎಳಾಸದಿಂ ಮಂಡಿಯಿವೆಂ ಪಂಕೇಜಪತ್ರೇಕ್ಷಣೇ (ಕೂತ. ೩-೦೨). 
ಬಂಬಲುಗರುಳು : ಅರಿದ ಕೊರಳಿನ ಬಸಿವ ಬಂಬಲುಗರುಳ ಜರಿವ 
ಕಪಾಲದೊಗುನೆತ್ತರ ರಣಾವನಿ ಕಣ್‌ವುತಿರ್ದುದು ರೌದ್ರಮಯರಸವ 
(ಳುಶ್ಮಾರ್ರೋ. ೦೩-೩9). ಬಂಬಲ್ಲರುಳು : ಒಡಲನೊಚ್ಚ ತಗೊಂಡ 
ವಂಬಿನ ಕುಡಿಗೆ ನೆಆ್‌ಯದು ರಕ್ತಜಲ ಬಳಿವಿಡಿದು ಕವಿವಂಬುಗಳು 
ಬಂಬಲ್ಲರುಳ ಸೇದಿದವು (ಕುನ್ಮಾಠೀ- ೧೦-5): [ಬಂಬಲ್‌, 4 ಕರುಳ್‌] 
ಬಂಬಲ್ಲರುಳು “ಬಂಬಲ್ಲರುಳ್‌' ನೋ. 
ಬಂಬಲ್ಲುರುಳ್‌, ಬಂಬಲುಗುರುಳ್‌ (ನಾ). ಒತ್ತಾದ ಕೂದಲು ; 
ದಟ್ಟವಾದ ಕೇಶರಾಶಿ : ಅಮರಾಂಗನೆಯರ ಬೀಸುವ ಚಾಮರದ 
ಗಾಳಿಯಲಂಪಿನೊಳಲ್ಲುಗುವ ಒಬಂಬಲ್ಲುರುಳ್ಗಳ ಬಂಬಲಿಂದಂ ತಳರ್ವ 
ಚಿನ್ನಪೂಗಳನವಯವದೊಳಿ ಸಯುತ್ತ ಮಾಡುವ ಕೆಯ್ತಾಮಂಮಂ (ಅಂತ್ರ: 
ಮಿಳಿರ್ವ ಬಂಬಲ್ಲುರುಳ್ಳಳಿಂಬ ತೊಡಂಕಂವಲೆ ಬಸಂತನ 
ಕೆಳೆಯನೆಂಬೆರಲೆಯಂ ಸಿಲ್ಮಿಸೆಯಂ೨ಂ (ನಕು. ಆ). ಬಂಬಲುಗುರುಳ್‌ : 
ದೀರ್ಫ್ಥನಯನದ ಬಲುಮೊಲೆಯ ಬಾಸೆಗಳ ಬಂಬಲುಗುರುಳ . , . 
ಪುಳಿನಜಘನಸ ಳೆದ ದಾನವಸತಿಯುರಿರ್ದರ್‌ (ಕರಾ. 8-೨-೯) 
[ಬಂಬಲ್‌, 4 ಕುರುಳ] 


೪೨೯೩೫) ; 


ಬಂಬಲ್ಲೊಂಬು ೬೧೮೦ ಬಂಜಾಳ 


ಬಂಬಯ್ಗೊಂಬು (ನಾ). ಎಲೆಯ ಜೊಂಪೆಗಳಿಂದ ತುಂಬಿರುವ 
ಕೊಂಬೆ : ಎಲೆಗಳಿಂದ ಕೂಡಿ ದಟ್ಟವಾದ ಶಾಖೆ ; ನೆಗೆದು ಲಂಬಿಸಿದ 
ಬಂಬಲ್ಲೊಂಬುಗಳಿನಿಂಬಾದಶೋಕಾನೋಕಹದಿಂಬಿನೊಳೊಂದಿ ಮಂದ 
ಯಿಸಿ ನೀಳ್ತು ಪರ್ವಿ ವೆರ್ಮೆವೆತ್ತ ಕರ್ಮೂಗಿಲೊಳಗೆ (ನೇವಿಂಪು. ೩-೩೨ ವ). 
[ಬಂಬಲ್‌, 4 ಕೊಂಬು] 
ಬಂಬಲ್ಲೊಳ್‌ (ಕ್ರಿ). ಗುಂಪಾಗು ; ಸಾಂದ್ರವಾಗು ; ಮುಂದಯಿಸು : 
ಚೆಂಬಾಯ್ದ್ಬೆರೆಯಂ ಬಂದುಗೆಯೆಂಬಾಸೆಯಿನೊಸೆದು. ಮುಂಸುಜಾ ಬಂಬ 
ಲ್ಲೊಂಬಾ ತುಂಬಿಗಳೆನೆಯೆಳಮಾಸೆಯದೇಂ . ಬಳೆದುದೊ ಚಂದುಮೊಗದ 
ಕಟ್‌ಗೆಅ್‌ ದೊರೆವೊಲ್‌ (೪೪೦, ೪-೧೩೪) - [ಬಂಬಲ್‌, ।- ಕೊಳ್‌) 
ಬಂಬಲ್ಲಡೆ, ಬಂಬಲ್ಮಿಡೆ (ನಾ). ಹೆಣೆದುಕೊಂಡಿರುವ ಕೂದಲು ; 
ಜಟೆ : ನೀಳ್ದ ಬಂಬಲ್ಮಡೆ ನೆರೆ ಮೆರೆಯಲ್‌ ಸ್ಮಾಣುವೋಲ್‌ ನಿಶ್ಚಲ್ವಾಂ 
ಬೆರೆಸಾದಂ  ಸೂರ್ಯಬಿಂಬಕ್ಕಭಿಮುಖನೆನಿಪೀ ಮೌನಿ (8ಾಕುಂತ- 
903-೧೩೬೪). ಬಂಬಲ್ಲೆಡೆ : ಎಳಮಿಂಚಂ ಪೋಲ್ವ ಬಂಬಲ್ಲಿಡೆ ಬಳಿದ 
ಘನಶ್ಮಶ್ರು . . . ಮಿಸುಗೆ ಚರಿಯಿಪರ್‌ ತಪ್ಪಲೊಳ್‌ ತಾಪಸೇಂದ್ರರ" 
(ರಾಇತೇ- ೦-೦೩೨). [ಬಂಬಲ್ಲ 4 ಜಡೆ] 
ಬಂಬಲ್ಲೆಡೆ 'ಬಂಬಲ್ಹಡೆ' ನೋ. 
ಬಂಬಲ್ಲಂಬುಲ (ನಾ). ಕಟ್ಟುವೀಳೆಯ : ಕರಂ ಮೆಯ್ವೆತ್ತು 
ಮುಯ್ವಾ ಗಮಾಗಡುಮಾರ್ಗಂ ಕುಡುತಿರ್ಪ ಕಪ್ಪುರದ ಬಂಬಲ್ಹಂಬುಲಂ 
(ಶಂಶರಾ- ೯-009). [ಬಂಬಲ್‌, 4 ತಂಬುಲ] 
ಬಂಬಲ್ಪಗುಳ್‌ (ಕ್ರಿ). ದಟ್ಟಯಿಸು ; ಸಾಂದ್ರವಾಗು ; ಅಧಿಕವಾಗಂ : 
ಹೇಮಂತದೊಳ್‌ ಮದಮಂ ತಗು[ಳ್ತು] ಶಿಶಿರದೊಳುಬ೨ದು ಮತ್ತಂ 
ಬಸಂತದೆೊಳ್‌ ಬಂಬಲ್ಲಗುಳ್ಮ ಮದನಮದಾನೇಕಪಕ್ಕೆ ಪಕ್ಕಾದಳೀಕೆ 
(ಶಂಕಿತ. 6-66 ವ). [ಬಂಬಲ್‌, + ತಗಂ೪*,] 
ಬಂಬಲ್ಲೆರೆ (ನಾ). ಒಂದಾದ ಮೇಲೊಂದರಂತೆ ಬರುವ ಅಲೆ ; 
ತರಂಗಮಾಲೆ : ಎಡೆಗುಡದೆ ನೂಂಕಿ ಮೆಲ್ಲನೆ ತಡಿಯಂ ಸಾರ್ಚಿದ 
ಪುದಿದಅ ಬಂಬಲ್ಲೆರೆಗಳ್‌ (ಶುತಫಾ- ೫-೩8) : ಪಾಲ್ಗುಂಬಿದ ಸಾಲ್ದೆನೆಗಳ 
ನೆಲ್ವಣಜುಗಲನೊಲ್ಬು ಸೀಳೆ ಗಿಳಿ ಭಯಭರವಿಂ ಜೋಲ್ಡಿಳೆಗಿಳಿವಂತಿರೆ 
ಬಂಬಲ್ಲಿ ರೆಯೊಳ್ಳೊಳಿದು ಮಡಿಯ ನೀರೊಳೋರ್ಕುಂ (೩ರ. ೨-೦೩). 
[ಬಂಬಲ್‌, _. ತೆರ್ಮೆ) 
ಬಂಬಲ್ಹೊಅ* (ನಾ). ತೊರೆಗಳ ಸಮೂಹ : ಅಲರ್ವಂಡಿಂದಾದ 
ಬಂಬಲ್ಲೋೇಅಕಗಳ ನಲವಿಂ ದಾಂಟಿ ಪೋಪನ್ನೆಗಂ (ಕಾವ್ಯ ಸಾ- 0೧೩4). 
[ಬಂಬಲ್‌, +. ತೊಟ] 
ಬಂಬಲ್ಲಿಅ (ನಾ). ಒತ್ತಾದ ನೆರಿಗೆ ; ದಟ್ಟವಾಗಿರುವ ನಿರಿಗೆ : 
ಬಂಬಲ್ನೀ೫ ಮದನನ ನನೆಯಂಬನ ಪೊದೆಯೆನಿಸೆ ಕಣೆಯವುಳವಟ್ಟಿರೆ: 
ಮುಯ್ವುಂ ಬಳಸಿದ ಮೇಲುದು ಕುಚಮಂ ಬಿಗಿದಿರೆ ಗುರುನಿತಂಬೆ 


ಬಂಬಲ್ವರಿ (ಕ್ರಿ.) ರಭಸವಾಗಿ ಓಡು: ಧಾವಿಸಂ: ನೇಲ್ವ ಪೆಣಕ್ಕೆ 
ಪರ್ದೆಟಗೆ ವೈರಿಯ ನಾಲ್ಕುಬಲಕ್ಕವೆೊಂದೆ ಬಂಬಲ್ವರಿಯುತ್ತುಮಿರ್ದುದು 
ಜಯದ್ವಿರದಂ (ಉವ್ಮಾವ- ೬೦) : ಬಂಬಲ್ವರಿಯುತ್ತುಂ ನೆಗೆದಂಬುದವುಂ 
ತೇನವಿಜಕಿಯುತು೦ . . . ಅದೇಂ ಬಿನದಮನಮರಪತಿಗೆ ತೋಆ್‌ದುದೊ 
ಗಜ೦ (ಕಂದ್ರಶ್ರು. ೦೨-೪೪) ; ಮಸಗಿದ ಮಿಟ್ರುವೆ ಮದಗಜದೆಸಕಮನೊಳ 
ಕೊಂಡುದೆನಿಸಿ ಭೀಮನ ಬಲಮಂ ್ಹದೆಸೆಗೆಡಲಜ*ಯಟ್ಟುತ್ತುರ್ವಿಸೆ 
ಬಂಬಲ್ವರಿದು ತೊತ್ತಟಂದುಬಕಿಯುತ್ತುಂ ಬಂದು (ಮಹಾತೇ- ೦೨-೧೩೮). 
[ಬಂಬಲ್‌, 4 ಪರಿ] 
ಬಂಬಲ್ವರಿಗೊಳ್‌ (ಕ್ರಿ). ದಟ್ಟವಾಗಿ ವ್ಮಾಪಿಸು ; ಸಾಂದ್ರವಾಗು : 
10 ಕಾಲ್ವಿಡಿದಿರ್ದೊಡಾಂ ಚರಣಪಲ್ಲವದಿಂದೊದೆದೆತ್ತಿ ಸುತ್ತಿ ಬಂಬಲ್ವರಿ 
ಗೊಂಡು ನೀಳ್ತು ಕಿಸುಪೇಣದ ಕೇಕರಕಾಮವಾಶದಿಂ ಕೊಲ್ಹ್ವವೊೋಲ್‌ 
(ಲೀಲಶಿವ. ೧೪-೬೩). (ಬಂಬಲ್‌, 4+ ಪರಿಗೊಳ್‌] 
ಬಂಬಲ್ವರಿಯಿಸು (ಕ್ರಿ). ರಭಸವಾಗಿ ಓಡಿಸು ; ವೇಗವಾಗಿ ಧಾವಿಸಂ 
ವಂತೆ ಮಾಡು : ಎರಡುಂ ಭಾಗಂಗಳೊಳ್‌ ತನ್ನಣುಗಿನ ಸುತರುನ್ಮತ್ತ 
೩6 ನಾಗಂಗಳ೦ ಜೀಂಕರಿಸುತ್ತಿಂಬಾಗಿ ಬಂಬಲ್ವರಿಯಿಸೆ  (ಕಾಂತಿಪು- ೫೩-೬೯೪) ; 
ಕರಿಯಂ ಪಾಯ್ದೇೋಆಅ ಬಂಬಲ್ವರಿಯಿಸಿ ಗಿರಿಯೊಳ್‌ ಪೋರಿಸುತ್ತುಂ ಸರತ್ಕೇ 
ಸರಿ ಕಾಸಾರಕ್ಕೆ ಕೊಂಡುಯ್ದ ಪುದಿದು (ರೀರಾನ- 6-39): ರಾಕ್ಷಸಧ್ವಜ 
ಬಲಕ್ಕೆ ತಾರ್ಕ್ಷಧ್ವಜರ ಬಲಮುಗಿದು ಸುಗಿವುದುಂ ಬಲದೇವಂ ಕಂಡು 
ತನ್ನ ಗಂಧಗಜಮಂ ಬಂಬಲ್ವರಿಯಿಸಿ ವಿದ್ವಿಡ್ಟಲದ ವೀರರಂ ಎನಾಶಕ್ಕೆ 
20] ತಪ್ಪುದು೦ (ಮಜಾನೇ. ೬-೮೩ ರ). [ಬಂಬಲ, + ಪರಿಯಿಸು] 
ಬಂಬಲ್ವೆಳಗು (ನಾ). ದಟ್ಟವಾದ ಬೆಳಕು ; ಸಾಂದ್ರವಾದ ಕಾಂತಿ : 
ಜೋಲ್ವ ಮೇಲುದನಿನಿಸು ಮುಸುಕುತಲರ್ಗಣ್ಣ ಬಂಬಲ್ವೆಳಗುಗಳ ಸೂಸುತೆ 
(ತರ್ಮರಾ, 6-೨೦). [ಬಂಬಲ್‌, -- ಬೆಳಗ್ಳು] 
ಬಂಬಲ್ಲರಿ (ನಾ). ಎಡೆಬಿಡದ ಮಳೆ ; ಜಡಿಮಳೆ : ಮೆಲ್ಲರಿ ಸೂಳ್ಗರಿ 
ಮುಗಿಲೊಳ್ಗಲ್ಲರಿ ತೆಳ್ಸರಿ ಕರಂ ಪೊನಲ್ವರಿಯಿಪ ಬಂಬಲ್ಲರಿ ಬಲ್ಲರಿ 
ಕಾಲ್ಸರಿ ಸಾಲ್ಲರಿ ಸಲೆ ಸುರಿದು ಕಜ್‌ದುವಿರುಳುಂ ಪಗಲು೦ (ಕಾಃಕೇ- 
೪-003). [ಬಂಬಲ್‌, + ಸರ್ಮಿ) 
ಬಂಬಳ (ಅ). ಹೆಚ್ಚಾಗಿ, ಅಧಿಕವಾಗಿ ಎಂಬರ್ಥವನ್ನು ಕೊಡುವ ಒಂದು 
ಅನುಕರಣಾವ್ಯಯ : ಕಂಬನಿಯೊಳೋಲಾಡಿ ಬಂಬಳೆ ಮೊಗಂಬಾಡಿ 
30, ನೋವಿಂ ಕರಂ ಬಟಲಲು (8ಗ2. ೦೬-೦೦೮ ರಗಳೆ), 'ಬಂಬಲ "ಪರಾ. 
ಬಂಬಳಂ ಬಾಡು. ಬಂಬಳ ಬಾಡು ಎ ಹೆಚ್ಚಾಗಿ ಒಣಗು ; ಅಧಿಕ 
ವಾಗಿ ಸೊರಗು, ಬತ್ತು : ಪಸಿಎಂದಂ ತೃಷೆಯಿಂದಂ ಪಥಶ್ರಮದಿಂ 
ದಾದಮಾನಂುಂ ಸೇದೆಗೆಟ್ಟು ಬಂಬಳಂ ಬಾಡಿರ್ಪನ್ನೆಗಂ (ವಡಕ್ಮಿರಾ. ೧0೦-೨3೩); 
ಕಾಂತೆಯರ್‌ , . . ನಿಜವಾಸದ ವಿಳಾಸವಿಹಗಂಗಳಂ ನೋಡಿ ಬಂಬಳಂ 
35] ಬಾಡಿ (ತತ್ತ. ೧೩-೯೬ ವ) ; ಆ ಬಾಳೆ ಕಾದ ಪುಡಿಯೊಳ* ಬಿರ್ದೆಳವಾಳೆ 


ದುಗುಲವಂನುಟ್ಟಳ್‌ (8ಗು. ೦೦-೦೦೬). [ಬಂಬಲ್‌, + ನಿಜ] ಯಂತೆ ಬಂಬಳ ಬಾಡಿ (ಸುಳುಮಾ. ೦೨-೨೪ ವ) ; ಬಂಬಳ ಬಾಡಿದ ದೇಹ 
ಬಂಬಲ್ಮಿ ದುಟ್‌ (ನಾ). ಒಂದರೊಡನೊಂದು ತೊಡರಿಕೊಂಡಿರುವ ಕಟ್ಟಳಿದ ತುಲುಂಬು ಕಂದಿದ ಮೊಗದಿಂದ . , . ಪಲುಂಬಿದರು (ಭರತ. 
ಮಿದುಳಂಗಳ ರಾಶಿ : ಬಂಬಲ್ಮಿದುಲ'" ಪಾಯ್ತರೆ. . . . ಕಾದಿತ್ತು ೭೦-೭೯). ಬಂಬಳನೆ ಬಾಡು - ಹೆಚ್ಚಾಗಿ ಸೊರಗು, - ಬತ್ತು : ಬಂಬಳ 


ತುಡ್ಲಿಪ್ರತಾನಂ (ಆಗಲ. ೭-೩೩). [ಬಂಬಲ್‌, - ಮಿದುಟ್‌*್‌] 

ಬಂಬಲ್ಮುಡಿ (ನಾ). - ಬಂಬಲ್ಲುರಂಳ್‌ : ಜೋಲ್ಡಿರ್ದ ಬಂಬಲ್ಮುಡಿ 
ಶಿಥಲತೆವೆತ್ತಿರ್ದ ನೀವೀಭರಂ ಕಣ್ಣೊಳಿಪನ್ನಂ ಲೀಲೆಯಿಂದುಪ್ಪವಡಿಸಿದಳೆ 
ಹೃದ್ಮಾಂಗಿ ಶಯ್ಕಾಗ್ರದಿಂದಂ (8ಗ೩. 3-೭6). [ಬಂಬಲ್‌, .. ಮುಡ್ಕಿ] 

ಬಂಬಲ್ವನಿ (ನಾ). ಎಡೆಬಿಡದೆ ಸಂರಿಯಂವ ಹನಿ: ಪನಿತ ಮೊಲೆವಾಲ 
ಬಂಬಲ್ವನಿಗಳೊ ನಸುನಗೆಯೊ ಮೊಳೆಗಳೋ ಪೊಳೆದಪುವೆಂಬಿನಮೂಗೆದ 
ಪಲ್ಲಿನೊವುವ ತನಯನ ನಗೆಮೊಗಮನೆಂದು ವೇಲು” ಕಂಡವೆನೋ 
(eure, ೦೯೯) (ಬಂಬಲ್‌, + ಪನ್ಮಿ) 


[ಕಾಕಾಂ. ಲ]ನೆ ಬಾಡಿ ಮಂಜಿಟ್‌ದಂಬುಜಲತೆಯಂತಿರರ್ದ ಜಾನಕಿಯಂ 
40 ನೀಲಾಂಬರನೀಕ್ಷಿಸಿ (ಶಂ೦ಾಮಾ. ೦೩-೪). 
ಬಂಬಳಿಸು 'ಬಂಬಲಿಸು' ನೋ. 
ಬಂಬಾಳ, ಬೊಂಬಾಳ (ನಾ). ೧. ಕಣ್ಣು ಕೋರೈಸಂವಂತಹ 
ಬೆಳಕು ; ಅತ್ಯಂತ ಪ್ರಕಾಶಮಾನವಾದ ಪ್ರಭೆ : “ಬಂಬಾಳದೀವಿಗೆ` 
ಪರಾ. ಬೊಂಬಾಳ್ಕ : ೧. 'ಬೊಂಬಾಳದೀಪ'. `ಬೊಂಬಾಳ 
45 ದೀವಿಗೆ' ಪರಾ. ೨. ಕಣ್ಣೂ ಕೋರೈಸಂವ ಪ್ರಭೆಯಂಳ್ಗೆ ದೀಪ: 
ಚಂದನದ ತೈಲದಿಂದುರಿವ ಬೊಂಬಾಳಂಗಳಿಂದೆ . . . ಇರುಳ್ಕಂಗೊಳಿಸು 


ಬಂಬಾಳದೀವಿಗೆ 


ತಿರೆ (ಕೈಮಿಕಾ, ೫೫-೨೬) ; ಜಾರಟೋರರೆತ್ತಣಿಂ ಭೀತಿಯಣಂ ನಾಡೊಳಿ 
ಲ್ಲೆನೆ ಬಾಗಿಲಂ ಪಡಿದೆಆ*ದು ಬೊಂಬಾಳಂಗಳನುರಿಯಿಸಿ ತಾಂ ನಿದ್ದೆ ಮೋದ 
ಸಜ್ಜನರ ಸಜ್ಜುಗೊಂಡ ಬೀಡುಗಳ ಸಾಲ್ಲಳಿಂ . . . ಕೇರಿಗಳ್‌ ಸೊಗ 


ಯಿಸೆ (ಕಾಶಾಕ್ಕ- ೨೩-೨೦) ; ಮುನಿಪ ಕಾಲಂಗೆಯ್ದನಿನ್ನುರಿವ ಬೊಂಬಾಳ 


ನಂದುವಂತಿವನ ಚಿತ್ತವಿಮೋಕ್ಷವಾಯ್ತು! (ಕೈಕಾವಿ. ೪೪೨೬೯೯)- 
[ ... ಮರಾ. ಬಂಬಾಳ್‌, ಬಂಭಾಳ್‌] 
ಬಂಬಾಳದೀವಿಗೆ, ಬೊಂಬಾಳದೀವಿಗೆ (ನಾ). ಪ್ರಕಾಶಮಾನವಾಗಿ 


ಉರಿಯುತ್ತಿರುವ ದೀಪ; ಪ್ರಜ್ವಲಿಸುತ್ತಿರುವ ದೀಪ: ಬಂ 
[ಕಾಣಾ ಬೊಂ]ಬಾಳದೀವಿಗೆ ಬೆಳಗಿತು ಬಾಲಾರ್ಕಬಿಂಬಗಳಿನೆ (ಕುರಾಸಾಂ. 
೦೪-೩೪) - ಬೊಂಬಾಳದೀವಿಗೆ : ಬೆಳಗಿದವು ದೊಂದಾಳದೀವಿಗೆ 
(ಕುನ್ಮಾಲ್ರೋ. 6-೪); ಬೆಳಗಿದವು ಬೊಂಬಾಳದೀವಿಗೆ ಲಕ್ಕಸಂಖ್ಯೆಯಲಿ 
(ಕೊರರಾ- 3-೭-8) ; ಹೂವಿನ ಗೊಂಚಲೆಂಬಂದದೆ ಬೊಂಬಾಳದೀವಿಗೆ 
ಮೆಅಕಿದುವಿಕ್ಕೆಲದೆ (ಮೋಷಶ- ೦೩-೬). 
[ ಬಂಬಾಳ ದೀವಿಗೆ. /ಮರಾ. ಬಂಬಾಳ್‌ದೀವಾ, ಬಂಬಾಳ್‌ದಿವೂ] 
ಬಂಬಿಕನೂರ್‌ (ನಾ). ಒಂದು ಊರಿನ ಹೆಸರು: ಬಂಚಿತನೂರ 
ಪೂರ್ವ್ವಿಗರ ಗೊಲುಕಿಗಾವುಣ್ಣನ ಮಗ (ಎಳ. 1೩, (9): ಹೊಸೆಳೋ:- 36೬-೩: 


೨60) - [? + mo) 
ಬಂಬ್ದು, 'ಬೊಂಬಂ' ನೋ: 
ಬಂಬ್ಗು, ಬೊಂಬ್ಳು (ನಾ). ೧. ಕೊಳವೆ; ನಳಿಗೆ: ಬಂಬಿನ 


ಸಹಾಯದಿಂದ ಬಾವಿಯೊಳಗಿನ ನೀರು ಮೇಲೆ ತೆಗೆಯುತ್ತಾರೆ (ನತಯ, 
8-60). ೨. ಗಾಳಿಯ ಒತ್ತಡದಿಂದ ಕೂಗುವ ಸಾಧನ; ಸೈರನ್ನು 2 
ಗಿರಣಿಯ ಬಂಬೂ ಕರೆಯುವುದು ಎಳು! (ಸೂರ್ಯತಾ. 80-೭); 
ಕೋಲಾಲಂಪೂರ ರೇಲ್ವೆ ವರ್ಕಶಾಪದ ಬಂಬು ಕೂಗಿಕೊಂಡಿತು (ತರುತ, 
93೬). ೩. ದೊಡ್ಡಪಾತ್ರೆ; ಹಂಡೆ : ಬಂಬಿನಲ್ಲಿಯ ನೀರು ಆರಿಲ್ಲ 
ವಷ್ಟೆ ಎಂದು ಬದಿಗೆ ಇಟ್ಟ ಬಂಬಿಗೆ ಕೈಹಚ್ಚಿ ನೋಡಿದಳು 
(188. ೪); ಮತ್ತೊಂದು ಮೂಲೆಯಲ್ಲಿ ರುಗರುಗಿಸುವ ಬಿಸಿನೀರಿನ 
ಬಂಬು (ಸಂ. ೨). ಬೊಂಬ್ಮು : ೧. “ಬೊಂಬಂ ಇ ಕೊಳವೆ” 
(ಕಾನಳೊ:. 3೪): [- ಆರಂ. ಓಂ. ಬಂಬಾ; ಮರಾ. ಬಂಬ್‌] 

ಬಂಬುಚ್ಚು “ಬಂಬೂಚು' ನೋ. 

ಬಂಬೂಚು, ಬಂಬುಚ್ಚು (ನಾ). (ಕರಾ) ತೇವದಿಂದ ವಸ್ತ್ರಗಳ 
ಮೇಲೆ ಬರುವ ಒಂದು ಬಗೆಯ ಕ್ರಿಮಿ :” ಎಲ್ಲಕ್ಕು ಹಣ ತೆತ್ತು 
ಬಿತ್ತಿದರೂ ಆ ಹಂದಿ ಹರಿಣ ಮೊದಲಾದ ಕಾಡು ಪ್ರಾಣಿಗಳ ಕಾಟ 
ಬೇರೆ. ಬಂಬೂಚು ರೋಗವೂ ತಪ್ಪಿದ್ದಲ್ಲ (ಕಾಳಗಿ. ೦೦೪). ಬಂಬುಚ್ಚು 2 
ಈ ೫k ಕೃಷಿ ರೀpಬಂಂನಲಲಗೆ ಒಂಬುಚ್ಚು ಹಿಡಿಯಲಿ 
ಕ್ಕಾದೀತು (ಮಾಗಿಯ -- ೦೨೦), [< ಬೂಜ್ಮು ?] 

ಬಂಭರೆ (ನಾ). ತುಂಬಿ; ಭ್ರಮರ : ಗಂಡಸ್ಮಲದ ಮದವರಿಮಳಕೆ 
ಬಂದೆರಗುತಿಹ ಬಂಭರವ ಪೊಡೆವ ವಿಶಾಲಕರ್ನಾಂಚಲದ ಮಾರುತನ 


(6ನಂ9. ೦-6-9); ಮೃದುರವದಿಂದಲೆಡಬಲದಿ ನಾದಿಸುವ ಕೋಗಿಲೆ 


ಶುಕಾಳಿಗಳೆ ಭೋರ್ಗರೆವ ಬಂಭಧರಗಳ , , , ನೋಡುತ್ತ, (ಹಾಂ. 
೩-೪-೩೨). [ಸಂ.] 
ಬಂಭ್ರಮಿಸು (ಕ್ರಿ). ಅತಿಶಯವಾಗಿ ಸಂತ್ತು,_ತಿರಂಗಂ : ಎಂಭತ್ತು 


ನಾಲ್ಕುಲಕ್ಷಗುಣಗಳೆಂಬ ಗಂಭೀರದ ನೇಣ ಬಗಿದು ಬಂ[ಕಾಕಾಂ- ಸಂ] 
ಭ್ರಮಿಸದ ಧ್ಯಾನವೆನಿಪ ನೊಗವ ಮಾಡಿ -ಸಂಭ್ರಮ ಮಿಗೆ ಹೂಡಿದನು 
(ತ್ರಿಫ್ರಸಾಂ. 00-009); ಕಂಗಳು ಬಂಭ್ರಮಿಸಿ, ಹಮ್ಮನ್ಮಕ್ಕಿ ಜಂಗಮಿಸಿ ಎದೆ 
ಮೊಗ ಕೆಳಗಿಳಿ ನೋಡುತಿರೆ (ಸೀ ೪-409). 

(ಬಲ (p « ಸಂ. ಭ್ರಮ) 4 ಭ್ರಮಿಸು] 


೬೧೮೧ 


ಬಕಧ್ಯಾನ 


ಬಂಹಿಮ (ನಾ). ಹೆಚ್ಚಳ; ಆಧಿಕ್ಕ; ಅತಿಶಯ ; ಬಂ [೫ಕಾ- ಬ್ರಂ] 
ಹಿಮವಚ್ಚಳಲಕ್ಷ್ಮಿಯ ಹಿಂಹಂಗಳನಂತಬಳನ ಪಾದಾಂತಿಕದೊಳ್‌ ಸಂಹತಿ 
ಗೊಂಡಿರ್ದಪುವೆನೆ ಸಿಂಹಾಸನಮೆಸಿದುದಮುಳಮಣಿಖಚಿತಂಗಳ್‌ (ಊರಾನ- 
4-೪೬); ಅಸುರಾರಿಯ ಪೊರ್ಕುಟ ಪದ್ಮಮಂ ಖರದ್ಕ್ಯೋತಿಯ ಕೆಯ್ಯ 
ಕಂಜಮನಿದೆಯ್ದ್ಹೆ ಸುರುಳ್ಳುಗಂಮೆಂಬಿನಂ ಜಗತ್ಕೌತುಕಮಾಯ್ತನುಷ್ಣ 
ಮಹಿಮಂ (ಫ್ರಶ್ರಪು. ೬-೪). [ಸಂ. ಬಂಹಿಮನ*) 

ಬಕ (ನಾ).೧. (ಯುಕ್ತಿ.ಮೋಸ ಹಾಗೂ ಜಾಗರೂಕತೆಗಳಿಗೆ ಹೆಸರಾದ) 
ಕೊಕ್ಕರೆ ಜಾತಿಯಂ ಒಂದಂ ಬಗೆಯಂ ಹಕ್ಕಿ: '`ಬಕಃ. ಬಕೋಟಃ-. 
ಈ ೨ ಬಕಂ” (ಠಉಯು. 93-6೩); ಬಕ ಕುರರಪಕ್ಷವಿಕ್ಷಿಪ್ತಕಂಜಕಿಂಜಲ್ಕ 
ಪುಂಜವಿಂಜರಿತಾಚ್ಛೋದಕ ವರಿಪೂರ್ಣತಟಾಕಪ್ರಕರ ಸರೋನಿಕರರಂಜಿ 
ತಾಶಾವಲಯಂ (0ಫು. 9-84); ಬೆಳುವ ಬೆಂಚಗ ಜೊಕ್ಕು ಬಕ 
ಮಾಂಬುಲಿಗ ಕೆಂಜರಿಗಣ್ಣ ಶಿಖಿ ಮಡಗೊಳಲೆ ಮುಖ್ಯವಿಹಂಗವಿವೆ 
(ಕರಾ. ೩-೦-೩). ೨. ಕಪಟಿ; ವಂಚಕ: ಠಕ್ಕ. ೩. ಭೀಮ 
ಸೇನನಿಂದ ಹತನಾದ ಒಬ್ಬ ರಾಕ್ಷಸ: ನೇಸಖ್‌ ಮೂಡಿದುದು 
ಬಕಂಗೆ ಮಿಟ್ರೂ ಮೂಡುವ ತೆಣದಿಂ (ಇಂತಶಾ. ೩-೨೬); ಬಕನಂ ಹಿಡಿಂಬನಂ 

ಜರಾಸಂಧನನಿಕ್ಕೆ ಕೊಂದ ಬಲ್ಲಾಳ್ಮರುತ್ತುತಂ ಕೇವಳನೇ 

(ಗರಾಹಖಟ- ೨-9೬); ವಿಕೆಟಭುಜಬಲರೇಕಚಕ್ರದೊಳಕುಟೆಲರು ಭೂಸುರರ 
ರಿಸಿ ಬಕನೆ ಮುಲ್‌ದರು (ಉತ್ಕಾಳಿ. 90 ಸೂಕ). ೪. ಕೃಷ್ಣನಿಂದ 
ಹತನಾದ (ಕೊಕ್ಕರೆಯ ರೂಪದ) ಒಬ್ಬ ರಾಕ್ಷಸ : ಸಂದ ಪೂತನಿ 
ಬಕರೆನಿಪ್ಪೆವರಿಂದ ಕಿಜಿಯನುದಾರವಿಕ್ರಮನಿಂದು  ಚಾಲಕರಾಟವನು 
ಮಾಣಿಸುವೆನು (39:7. 09-693-0೬). ೫. ಒಂದಂ ಬಗೆಯಂ ಗಿಡ: 
“ಶಿವಮಲ್ಲೀ, ಪಾಶುವತಃ, ಏಕಾಹ್ಮೀಲಃ, ಬಳು, ಮಸುಃ - ೫ ಬಳಪುಪ್ಪದ 
ಹೆಸರು, ಕೊಕ್ಕರೇ ಹುವ್ವಿನ ಗಿಡ” (*ಕ್ಕಾ*ಿ- ೦೩೧)” ಓ. ಖನಿಜಗಳನ್ನು 
ಸುಡುವ ಅಥವಾ ಘನಭಟ್ಟಿ ಇಳಿಸುವ ಒಂದು ಸಾಧನ: ಲಾವಾವನ್ನು 
ಬಟ್ಟಿ (ಬಕ)ಗಳಲ್ಲಿ ಕಾಯಿಸಿದರೆ. ಗಂಧಕವು ಕಾದು ಕರಗಿ, ಅನಿಲರೂಪ 
ವನ್ನು ತಾಳಿ, ಇನ್ನೊಂದು ಕಡೆಗೆ ಬಂದು, ಗಂಧಕವಾಗಿ ಗಟ್ಟಿಗಟ್ಟುವುದು 
(ಚಾಲಶ್ರ- 11, ೭೩೪). [ಸಂ.) 

ಬಕಗ್ರೀವ (ನಾ). ಬರವಣಿಗೆಯಲ್ಲಿ ಉದ್ದ್ಯೃತಧಾಗಗಳನ್ನು ತೋರಿಸಲು 
ಬಳಸುವ ಚಿಹ್ನೆ ; (“7 ) : *“ ಬಕಗ್ರೀವದಲ್ಲಿ” ಎನ್ನುಷುದು 
“m inverted commas” ಎಂಬುದಕ್ಕೆ ಕನ್ನಡ | ನಮ್ಮಲ್ಲಿ ಹಿಂದಿನಿಂದಲೂ 
ಇರುವ “ಹಂಸಪಾದ ” ಎಂಬುದರ ಮಾದರಿಯ ಮೇಲೆ, ಈ 
“ಬಕಗ್ರೀವ” ವನ್ನು ಅನುವಾದ ಚಿಹ್ನೆ ಎಂಬ ಅರ್ಥದಲ್ಲಿ . . . ಬಳಕೆಗೆ 
ತಂದಿದ್ದರು (ಪಂಟಕು. ೩೦). [ಸಂ.7 

ಬಕತರ (ನಾ). ಲೋಹದ ಜಾಲರಿಯಿಂದ ಕೂಡಿದ ಕವಚ : ದಂತದ 
ಸೂನಗೆ ಸೊಂಡಿಲೊಳಾಂತಸಿಮೈಗಮರ್ದ ಚಿಲೆಯ ಬಕತರ ಚೂಡಾಲಂ 
ತೊಳಪಾನೆಯನೇರ್ದಿದಿರಾಂಶಂ ಧುರಕಾ ಬರೀದಯವತಾಧೀಶಂ 
(41ನ್ಕ. ೨-೨೬); ಭರಿಕೈಗಳೊಳಾಂತಸಿ ಬಕತರ ದಂತಂಗಳೊಳಮರ್ದ 
ಸೂನಗೆಯೆಸೆಯಲ್‌ ಕರಪದಮೊಗೆದೆಡೆಯಾಡುವ ಗಿರಿಕುಲವೆುನೆ ಕವಿದು 
ವಾನೆಎಂಡೇಕ್ದೆ ಸೆಯೊಳ್‌ (ಕೆಳತ್ರು. ೨-೨೪). 
(ಹಾರ. ಹಿಂ. ಬಕ್ತರ್‌, ಬಖ್ತರ್‌; . ಮುರಾ. ಬಕತರ್‌, ಬಕ್ತರ್‌, 

ಬಖತರ್‌, ಬಖ್ತರ್‌) 

ಬಳಧ್ಯಾನ (ನಾ). ಬಕಪಕ್ಷಿಯಂ ತನ್ನ ಆಹಾರದ ಮಾನಿಗಾಗಿ ನಿಶ್ಚಲ 
ವಾಗಿರುವಂತೆ ಮಾಡುವ. ಧ್ಯಾನ; ಕಪಟಧ್ಯಾನ : ಗೀರ್ವಾಣಭಾಷೆ 
ಯೊಳ್‌ ಸ್ವಜ್ಞಯಂ ವಾಚಿಸಿದನೋಂತಾರವೆರಸಿ, ಬರಧ್ಯಾನಮಂ೦ ನಿಂದಿ 
ಪೋಲಲ್ಲೆ ನಿಂದನು, ಬಗೆಯ ಬಾವಿಯೆಂ ರೆಪ್ಪೆವುಲ್ಲಿ೦ದಡಕಿ ಮುಚ್ಚಿ 


(ಶ್ರೀರಾಶಾ,. ೨೪೩-೪೨4) - [ಸ0.7 


ಬಕಬಂಧನ 


ಬಕಬಂಧನ (ನಾ). (ಬಕಪಕ್ಷಿಯನ್ನು ಹಿಡಿಯುವ) ವಿಫಲವಾದ 
ಪ್ರಯತ್ನ : ಹೋದ ದಾರಿಯೆ ಹೋಕೆ |. ಬಕಬಂಧನಕೆ ವೃಥಾ 
ಯಶ್ನಿಸದಿರೈ ಗೆಳೆಯ (ಜರ್ಮಕ- ೦೭-೪೩). (ಸಂ.] 

ಬಕಬಂಧನಕೌಶಲ (ನಾ). (ಆಲಂ)ಸರಳರೀತಿಯಿಂದ ಮಾಡಬಹುದಾದ 


ಕೆಲಸವನ್ನು ಕಠಿಣಮಾರ್ಗದಿಂದ ಮಾಡುವಿಕೆ ; ವೃಥಾಶ್ರಮ 
ಪಡುವಿಕೆ : ನಿಮ್ಮ ಮಾತು ಬಕಬಂಧನಕೌಶಲವೇ ಹೊರತು ಬೇರೆಯಲ್ಲ 
(ಶೆತ್ಮಕೇ. ೬೧). 'ದಾವಿಡಪ್ರಾಣಾಯರಾಮ `' ಹೋ. ಸಂ.) 
ಬಕರ "ಬಕರಾ" ನೋ. 
ಬಕರಾ, ಬಕರ (ನಾ). ೧. ಗಂಡಾಡು ; ಹೋತ. ಪಿ. (ಆಲಂ) 


ಏನೂ ತಿಳಿಯದವನು ; ದಡ್ಡ ; ಈ ಕೇಶವರಾಯನಿಗೆ. ಅದೆಷ್ಟೂ 
ಮನಸ್ಸು ಚಲಿಸಲಿಲ್ಲವೆಂದರೆ ನಂಬುವ ಬಕರಾ ಯಾರು ? (ಶೇಗಲ. ೩೩) ; 
ಹತ್ತು ಗಂಟೆಗೆ ಒಬ್ಬ "ಬಕರಂ'ನನ್ನು ಹಿಡಿಯಬೇಕಾಗಿದೆ. (ಎಡಣ- ೬೩): 
ಬಕರ : ೧. ಜೀವಣ್ಣ ಬೆದರಿದ ಬಕರನಂತೆ ಬೆಚ್ಚಿ ಹಿಮ್ಮೆಟ್ಟಿದ 


(ನಾಮುತೆ- ೦೦೯). ವಿ. ಅಂಗಡಿಯವನಿಗೂ ಆ ಬಿದ್ದ ಬಕರನಿಗೂ 
ಮಾರಾಮಾರಿಯಾಯಿತು (ಫೈರ್ಮಲ: ೬). ಹಿಂ. ಬಕರಾ; ಮರಾ, 
ಬಕರಾ, ಬಕರೀ, ಬಕರೇ. / ಸಂ. ಬರ್ಕರ] 


ಬಕರೆ 'ಬಕ್ಕರೆ' ನೋ. 

ಬಕವಿಡಂಬನ (ನಾ). ಸೋಗು ; ಕಪಟ : ಎಕಳರಾವಿದನೆತ್ತ ಬಲ್ಲೆವು 
ಸಕಲಗುಣಸರ್ವಜ್ಞ ನಿನಗೀ ಬಕವಿಡಂಬನವೇ 

[ಸಂ.7 

ಬಕವೃತ್ತಿ (ನಾ). ೧. ಮೋಸಗಾರಿಕೆ ; ಕಪಟ: ಬಕವೃತ್ತಿ ಪಿಸುಣತನ 
ಪರನಿಂದೆ . . . ದೋಷಾಕರಗಳು (ಅಈವನಂಶ- 8-6೪) ; ಪರಸ್ತ್ರೀವ್ಯಸನ 
ವತ್ಕಾಚಾರ ಬಕವೃತಶ್ತಿ ಕೃತವಿನಾಶನ ಡಂಭ ಹಿಂಸಾರತಿ ನಿಜಾನ್ವ ಯಧರ್ಮ 
ಕರ್ಮಚ್ಮು ತಿಗಳಿವು ದೋಷಂಂಕುರಂಗಳು 
೨. ಮೋಸಗಾರ ; ವಂಚಕ. [ಸಂ.] 

ಬಕವೇಸಿತನ (ನಾ). ಮೋಸದ ವ್ಯಭಿಚಾರ ; ಬಕವೇಸಿತನದಿಂದೊಡಲ 
ಸೂಡಿಂಗಿರಲಾಜದೆ ಪುಸಿಗೂರ್ಮೆಯಿಂದೋಪಳನಖ್ಬಕೊಂಡು (ರವರ್ಷಿನ್ನು 
೩-೩೩). [ಬಕ 4+ ವೇಸ್ಕಿ (ಎವೇಶಿ) ತನ] 

ಬಕವೈರಿ (ನಾ). ೧. ಬಕನ ರೂಪದಲ್ಲಿದ್ದ ರಾಕ್ಷಸನನ್ನು ಕೊಂದವನು; 
ಕೃಷ್ಣ : ($). ೨. ಬಕಾಸುರನನ್ನು ಕೊಂದವನು ; ಭೀಮಸೇನ: 
ಶಂಕಮುನಿಯಂತೆ ಸ್ತುತಿಸಲಟಾಯೆ೨ ಬಕವೈರಿಯಂತೆ ಧ್ಯಾನವ 
ಮಾಡಲಟ್‌ಯೆ (ಫುರಂರ- ರಾ. ೧-೮೦-೧) : ಆ ನೃಪಂ ಬಕವೈರಿಗಿಂತೆಂದನು 

[ಸಂ. ಬಕವೈರಿನ್‌] 

ಬಕವ್ರತಿ (ನಾ). (ಮೋಸ ಮಾಡುವುದಕ್ಕಾಗಿ) ತಪಸ್ವಿಯಂತೆ 
ನಟಿಸುವವನು : ಸ್ವಾಮಿಕಾರ್ಯವಿಘಾತಕಂಗತಿಕಾಮುಕಗೆ ಮಿಥ್ಯಾಪ 
ವಾಡಿಗೆ ಭೂಮಿದೇವದ್ವೇಷಿಗತ್ಕಾಶಿಗೆ ಬಕವ್ರತಿಗೆ . . . ಪರಲೋಕವಿಲ್ಲ 
(ಳುಪಂ. ೪-೨೬). [ಸಂ. ಬಕವ್ರತಿನ*] 

ಬಕಳು (ನಾ). ಒಂದು ಬಗೆಯ ತೆರಿಗೆ (?) : ಆ ಹಳಿಗಳ ಪೂರ್ಬ್ವಯ 
ಅಪೂರ್ಬ್ಬಾಯ ಖಾಣ ಅಭೋಗ ಬಕಳು ಕತುಪೆ ಬಂಡಿ ಅರವಟ್ಟಿಕೆ 
ಕುದಿರೆಹದಿಕೆ ಅನೆಹದಿಕೆ (ಎಳ. £೩ (8): ರೇಗಳೂ- ೧೬೯-೨; 2529). [?]. 

ಬಕಾಟಿ (ನಾ). ಪುರುಷನ ಜನನೇಂದ್ರಿಯ : ನೀ ಅವಡ ಕಟ್ಟಿ ಹಿಡಿದರ 
ಕಾಡ ಕಾಣಾ ಬಕಾಟಿ ಕಚ್ಚಿ ಹೋದೀತು! (ಹೊಸಂಸಾ. ೨3). 

[- ಮರಾ. ಬಕಟೇ] 

ಬಕಾರ (ನಾ). 'ಬ' ಎಂಬ ಅಕ್ಷರ : ಬಕಾರಕ್ಕೆ . . ನಾಂಬಂ, ಎಂಬಂ, 
ತಿಂ ಬಂ ($ಮಠ. ೨೩೨ ಶ್ರಯೋ)- [ಸಂ.] 

ಬಕಾರಿ (ನಾ). - ಬಕವೈರಿ ೨ : ಕುರುಕುಲಮಂ ಬಕಾರಿ . , . 


(ಕುವ್ಮಾಕ. ೨೨-೨೦). 


(ಕಾವ್ಯಾ. ೦೩-೦೪). 


(ಕೈಮಥಾ- ೪-೬೦). 


ತವೆ 


೬೧೮೨ 


46 


ಬಕುಳ 


ಕೊಂದ ಮಾಟ್‌ಯಿಂದುರುತರ ಬಾಹುವಿಕ್ರಮದೆ ನಾಂ ತವೆ ಕೊಲ್ಲದೆ 
ಮಾಣೆಂ (ಶಂಕಕಂ. ೨೩೪-೦8) ; ಧರೆಯೊಳ್‌ ಬೀರದ ಪೆಂಪಿಂ 
ನರನಿಂದಿರ್ಮಡಿ ಬಕಾರಿಯಿಂ ಮೂವಡಿ ಭಾಸ್ಕರಸುತನಿಂ ನಾಲ್ವಡಿ 
ಶಂಕರನಿಂದಯ್ವಡಿ ನೆಗೆಟಿಕಿಯದಟರ ಭೀಮಂ (ಉವ್ಮಾವ- ೬ಂ) : ಕೀಚಕನಂ 
ಬಕಾರಿ ಮುಜ್‌ದಂ (ಸೋರೇಕ- ೩೯೪). 
ಬಕಾರಿನಂದನ - ಭೀಮನ ಮಗ ; ಘಟೋತ್ಕಚ : ಆರಿವನು 

ಹೈಡಿಂಬನೀಚೆಯಲಾರು ಭೀಮಜನಿತ್ತಲಾರು ಬಕಾರಿನೆಂದನನೆನಲು 
ಬಲವಿರುಳಸುರಮಯವಾಯ್ತುು (ಕುಪ್ಕಾರ್ರೋ: ೦೬೨೪೭). [ಸಂ.) 

ಬಕಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದು ಪ್ರಕಾರ : 
ಮುಖ್ಯವಾದ ಕೆಲವು ಆಸನಗಳು, ಅಷ್ಟವಿನ್ಶಾಸಗಳು.೧. ಉತ್ತಾನಾಸನ 
- ೬ ೬ ೧೨. ಬಕಾಸನ (6೬6ರ, ೧೬) : ಬಕಾಸನ ಬಕ * 
ವೆಂದರೆ ಕೊಕ್ಕರೆ. ಈ ಭಂಗಿಯಲ್ಲಿರುವಾಗ, ದೇಹವು, ನೀರಿನಲ್ಲಿ 
ಹಾಯು್ತಿಹೆ ಗುವ ಕೊಕ್ಕ ರೆಯ ರೂಪವನ್ನು ಹೋಲುತ್ತದಾಡುದರಿಂದ 
ಈ ಆಸನಕ್ಕೆ ಈ ಹೆಸರು (ಯೋಗಂ. ೨೨೯): (ಸಂ. 

ಬಕಾಳ (ನಾ). ವ್ಯಾಪಾರಿ ; ಉದ್ಯಮಿ : (೪. 

[+ ಅರೆ. ಹಿಂ. ಬಕ್ಕಾಲ್‌ ; ಮರಾ. ಬಕಾಲ್‌, ಬಕ್ಕಾಲ್‌] 

ಬಕಾಳಭಾತು (ನಾ). (ಅಂಗಡಿಯವನು ಮಾರುವ) ಮೊಸರನ್ನ : 
ಈವತ್ತು ಅವರ ಮನೆಯಲ್ಲಿ ಪುಳಿಯೋಗರೆ, ಬಕಾಳಭಾತು ಮಾಡಿದ್ದರು 
(ರೊ). ( ಬಕಾಳ  ಭಾತು] 

ಬಕೀಟು 'ಬಕೆಟ್ಟು' ನೋ. 

ಬಕುತ, ಬಗುತ (ನಾ). ಗುರು, ಹಿರಿಯರು, ದೇವರುಗಳಲ್ಲಿ ಭಕ್ತಿ 
ಯುಳ್ಳವನು ; ಭಕ್ತ : “ಬಕುತ (ಬಗುತ) - ಭಕ್ತ” (ತದ್ಕಳೋ. ೨೭) ; 
ಬಡಿಸಿದರುಂಡು ತೇಗುವ ಬಕುತರಿಗೆ ನೂರ್ಮಡಿ ಸತ್ಸಲವನೆಯ್ಲಿಸುವೆ 
(ಮೋಹತ. ೩6-೪೬) ; ಶ್ರಿಭುವನದೊಳಗಿಹ ಬಕುತರಿಗನುದಿನ ಶುಭಗಳನಿತ್ತು 
ರಕ್ಷಿಸುತ (ಕಾನವಿ- ೦-೨). ಬಗುತ : ಬಗುತರುಗಳಂ ಚಿವುಟಿದಡೆ ಹಾಲು 
ಗುವವೇ (ಬಸಥು- ೩೩-೭೫) ; ತದ್ದ )ವ್ಯದೊಳಗೆನಿತು ಬಗುತರ್‌ ಬಂದಿರೆ 
ದೊಡವರ್‌ ಬೇಡಿದುದನಿಲ್ಲೆನ್ನದೀವಂ ಗಡ (ಶರ್ಮ. ೯-೭). [ಆ ಸಂ. ಭಕ್ತ] 

ಬಕುತವತ್ಸಲ (ನಾ)- ಭಕ್ತರಲ್ಲಿ ಪ್ರೀಶಿಯುಳ್ಳವನು ; ಭಕ್ತವತ್ಸಲ : 
ಬಕುತವತ್ತಲ ಶ್ರೀರಂಗೇಶ ಸಾಹಸ್ರಮುಖನ ತಲ್ಪದೊಳೆಸೆದಿಹನು (೪6ನಂ. 
೬೨೯೩)- [ಆ ಸಂ. ಭಕ್ತವತ್ಸಲ] 

ಬಕುತಿ. ಬಗುತಿ (ನಾ). ಭಕ್ತಿ: “ಬಕುತಶಿ (ಬಗುತಿ)--ಭಕ್ತಿ” (ತರೃಳೋ_ 
೨೭); ಸಂಪ್ರೀತಿಯಹ ನವವಿಧದ ಬಕುತಿಗೆ ಸಿಲುಕ (ಕುವ್ಮಾಳ. ಓಂಇ. ೩-೦೩); 
ಆಲಿಗಳೆವೆಯಲೂಗದೆ ಬಕುತಿಯಲಿ ತ್ರಿಶೂಲಿಯ ಮೇಲೆ ಕಣ್ಮನವ 
ಕೀಲಿಸಿದನು (ಮೋಹಕ. ೨೦-೩೫); ಅಕಳಂಕಚರಿತ ಬೆಟ್ಟದ ಚಾಮೇಂದ್ರನೆ 
ಬತತಿಗೆ ಮನವೊಲಿದಿಹೆನು (ಕಂನತಿ: ೪-೪೦). ಬಗುತಿ : 7 ಬಕುತಿ 
(ಬಗುತಿ) - ಭಕ್ತಿ” (ಶರ್ಮಕೋ. ೨೭). [ಆ ಸಂ. ಭಕ್ತಿ] 

ಬಕುರ (ನಾ). ಒಂದು ಬಗೆಯ ಊದುವ ವಾದ್ಮ; ಕಹಳೆ : ಆ ವಾದ್ಯ 
ಗಳ ಸಮೂಹದಲ್ಲಿ . . . ನಾಡೀ. ತುರವ, ಬಕುರ ಮುಂತಾದ, ಮರು 
ದ್ವಾದ್ಮಗಳೂ ಹೆಸರಿಸಲ್ಪಟ್ಟಿವೆ (ಸಂಗೀನಂ. ೧೦೮). [ಸಂ.] 

ಬಕುಶ (ನಾ). [ಜೈನ]ಮುನಿಗಳ ಐದು ಪ್ರಕಾರಗಳಲ್ಲಿ ಒಂದು 
ಪಂಗಡ : ಮುನಿಗಳಲ್ಲಿ ಪುಲಾಕ, ಬಕುಶ, ಕುಶೀಲ, ನಿರ್ಗ್ರಂಥ. ಸ್ನಾತಕ 
ಎಂದು ಅಯ್ದು ಪ್ರಕಾರಗಳು (ಶೈನರ. 6೯). [ಆ ಸಂ. ವಕುಶ) 

ಬಕುಳ (ನಾ). ಒಂದು ಬಗೆಯ ಮರ ಮತ್ತು ಅದರ ಹೂವು; ನಾಗ 
ಕೇಸರ ; ೯ ದೋಹದಕ್ರಿಯೆ ಮಾಡುವಾಗ ಸ್ತ್ರೀಯರು ಮದ್ಯಪಾನ 
ಮಾಡಿ ಬಕುಳವೃಕ್ಷದ ಮೇಲೆ ಉಗುಳಿದರೆ ಅದರ ಹೂವುಗಳು 
ಅರಳುವುವೆಂಬುದು ಕವಿಸಮಯುಗಳಲ್ಲಿ ಒಂದು: *ವಕುಳದೊಳೆ 


ಬಕೆಟ್ಟು 


ಬಕುಳಂ” (ಕರ್ಶಾರಿ. ೩8): ಬಕುಳದ ಪೂವಿನಕ್ಷವಳ ಯಕ್ಕೆ ದುಕೂಲದ 
ಚೆಲ್ವನಪ್ಪ ಸಾಳಿಗೆಗೆ ಪಯೋಜಸೂತ್ರನವಮುಂಜಿಗೆ ನೇತ್ರದ ಕೋವ 
ಣಕ್ಕೆ ಮಿಕ್ಕಗುರುವ ಬೂದಿಗೊಡ್ಡೆ ತನುವಂ . . . ನಿಂದಳೊರ್ವಳಂ 
ಕಂಡು (ಕಾಂಕಿತ್ಯ. 6-೯0) ; ಬೇಲ ಬೊಬ್ಬುಲಿ ಬಕುಳ ಶಮಿ ಕುದ್ಮಾಳ.. . 
ಪಿಪ್ಪಲ ಮಾಲೆಯಿವ ನೋಡಬಲೆ (ತೊರರಾ. ೩-೦-೨೪). 
ಬಕುಳದ ಮಡಕೆ ಎ (?) : ಖಡುಗಿ ಹಳಚುವ ಖಳನ ಮಸ್ತಕ 
ವೊಡೆಯಲೊದೆದನು ತಿರುಗಿ ಬಕುಳೆದ ಮಡಕೆವೊಡದಂತಾಯ್ತು ಚಿಮ್ಮಿದು 
ವರುಣಜಲ ನಭಕೆ (ರಾಗ. ೭-೭-೪೪) ; ಜರಿದ ಬಕುಳದ ಮಡಕೆಯಂದದಿ 
ಮೆರೆವ ಹನುಮನು ಸತ್ವಗೆಟ್ಟುದು ಹರಣ ತಳಕೆಳಕಾಗೆ ಧರೆಯೊಳು 
ಬಿದ್ದನಾ ಹನುಮ (ಮೂಂರಾ. ೫-೨೬): [ಸಂ. ಬಕುಲ] 
ಬಳೆಟ್ಟು, ಬಕೀಟು (ನಾ). ನೀರಂ ಸೇದಲು, ತುಂಬಿಡಲು ಹಾಗೂ 
ಒಯ್ಯಲು ಉಪಯೋಗಿಸುವ ಮುರದ ಅಥವಾ ಲೋಹದ ಹಿಡಿ 
ಯಂಳ್ಳ ಪಾತ್ರೆ; ಬಾಲ್ಡಿ (ಉಕ) : ಮೊನ್ನೆ ಫಿನಾಯಲ್‌ ಹಾಕಿದ 
ಬಕೆಟ್ಟಿನಲ್ಲಿ ಹುಳಿ ತಂದು ಬಡಿಸಿಬಿಟ್ಟರು ಪುಣ್ಕಾತ್ಮರು (ಗ. ೭೩) ; 
ಮುನ್ನುಗ್ಗಿ ದೊಡನೆಯೇ ಬಕೆಟ್ಟು ತುಂಬಿಕೊಳ್ಳುತ್ತದೆ 
(ಕಂಿಳೋ.- 1. ೦೭೩). ಬಕೀಟು : ಎರಡು ಮೂರು ಬಕೀಟು ನೀರಾದರೂ 
ಅವನ ಮಡಿವಂತಿಕೆಗೆ ಸಾಕಾಗುತ್ತಿರಲಿಲ್ಲ (ಕಂತಂ- ೦೭) - [+ 9. Bucket] 
ಬಕೋಟ (ನಾ). ಒಂದು ಬಗೆಯಂ ಕೊಕ್ಕರೆ: “ ಬಕಃ, ಬಕೋಟಃ 
ಈ ೨ ಬಕಂ” (ಹರಾಯು. 9೨-೪೭); ಎಳೆಮಾನ್‌ ಪೊಳೆದೊಡಮೊಳಪುಗ 
ದಿರ್ದುವು ಜಲಾಶಯಪ್ರಾಂತದೊಳ್‌ ಬಕೋಟಕುಟುಂಬಂ (ಲಾವ. ೯೪-೦೪). 
[ಸಂ.] 
ಬಕ್ಕ: ಬೊಕ್ಕ (ನಾ). ೧. ಬೋಳು ತಲೆಯವನು; ಬೋಡ : - ಆ 
ಬಕ್ಕನನ್ನು ಮದುವೆಯತಾಗುವುದಿಲ್ಲವೆಂದು ಹುಡುಗಿ `ನಿರಂಕರಿಸಿದಳು (ಕೂಂ). 
೨. ಏನೂ ಇಲ್ಲದುದು : ಬೋಳು ; ಬರಿದು: ($)- (ಗು). ೩. 
ಏನೂ ಇಲ್ಲದ; ಬೋಳಾದ ; ಬರಿದಾದ : « ಬಕ್ಕದಲೆ ” ಪರಾ. 
ಬೊಕ್ಕ : ೧. ಬೊಕ್ಕರ್‌ ಕೆಲಂಬರದಟಿಂ ಪಕ್ಕನೆ ನಡೆತಂದು ಚಕ್ರದಿಂ 
ಕೆ.ೊಡಲಿಗಳಿಂ ಗಕ್ಕನೆ ಕಾರ್ಬೊನ್‌ದಡಿಯಿಂ ಪಿಕ್ಕುತೆ ನಿಮ್ಮಂ  ಕನಲ್ಲು 
ಬಾಧಿಸುತಿರ್ಕುಂ (ಜಲಾತ್ಮ. ೪-08-3೭). ೩. " ಬೊಕ್ಕತಲೆ ' ಪರಾ. 
ಬಕ್ಕ, "—ಬಾಕ' ನೋ. 
ಬಕ್ಕಂಡಿ (ನಾ). ಹಲ್ಲುಮುಡಿ. 
ಬಕ್ಕಂಡಿ ಕಚ್ಚು ಎ ಹಲ್ಲುಮುಡಿ ಕಚ್ಚು; ಅವುಡುಗಚ್ಚು: ಗೋವರ್ಧನ 
ರಾಯರು ಬಕ್ಕಂಡಿ ಕಚ್ಚಿಕೊಂಡು ಬಿದ್ದರು (ಕಕ್ತರ್ಕ. ೦೨)- 
[.- ಮರಾ. ಬಕಂದೀ ಎ ಮುಂಷ್ಟಿಯ ಹೊಡೆತ] 
ಬಕ ಟಒ೦ಬಯಲ್‌, ಬಕ್ಕಬಯಂ್‌ (ನಾ). ಬ. ತೆರವಾದ ಜಾಗ; ಬಯಲು 
ಸ್ಥಳ : ಸಿತಗೆ ಪತಿಗೆ ಮಿಗೆ ಕಾಯ್ವಳ* ನೋಟಕ್ಕೆ ಕಡುಸೊಂದಿ ನಾಣಿಲಿ 
ಬಕ್ಕಂಬಯಲೊಳವುದಾರುವುಂ ಬಂಚಿಸುವಳ್‌ (ಕಾರ್ಶಾವ- ೩೩೩) ; 
ಬಕ್ಕಂಬಯಲ್‌, ಕಳ್ಳಂಗಡಲೆ (ಕಮದ. ೩೬೨ ತ್ರಯೋ). ವಿ. ಬರಿದು; 
ಶೂನ್ಯ : (8). ಬಕ್ಕಬಯಲ್‌ : '೧. ಅಗ್ನಿಶಿಖಾಮುಖಕ್ಕೆ ದೂರಮಪ್ಪ 
ಬಕ್ಕ[ಕಾಕಾಂ. ಬಕ್ಕಟ]ಬಯಲ ತಾಣದೊಳ್‌ ದೊಮ್ಮಾಳಿಸಿ ನಿಂದು ಬಹು 
ಜನಂಗಳುಮ್ಮಳಿಸಿ ತಮ್ಮೊಳಿಂತೆಂದ೦*್‌ (ಶಂರಾಮಾ- ೦೦-೦೩8 ನ) ; ಕುಲ 
ಯಿದು ತೆಮರಿದು ಬಕ್ಕಬಯಲಿದಾಶ್ರಯಮಿದು ಗೆಂಟಿದು ಸಾರೆಯೆಂಬ 
ನಿರ್ಣಯಮದಾದುದಿಲ್ಲೊದವಿ ಪುದಿದ ಮರ್ಬಿನೊಳಾರ್ಗಂ (ಕಾವ್ಮಾವ. ೭೪4). 
ಬಕ್ಕಂಬಯಲಾಗು, ಬಕ್ಕಬಯಲಾಗು ಎ ೧. (ಆಲಂ) ಏನೂ ಇಲ್ಲ 
ದಾಗು ; ಕರಗಿ ಹೋಗು ; ಲೀನವಾಗು : ಅಕ್ಕ ನಿನ್ನಾತ್ಮಸಂಭವ 
ಮಗ್ಗುಲೊಳಗಿರ್ದು ಬಕ್ಕಂಬಯ ಲಾದ ಬಗೆಯ ಒಕ್ಕಣಿಸೆನಗೆಂದು ಸತ್ರಾ 
ಜಿತಸುತೆ ದುಕ್ಕವನಾಂತು ಕೇಳಿದಳು (ಮೋತತ. ೪-೮6). ೨. ನಾಶವಾಗು; 


€ 
ಟ್ರ್ಯಾಕ್ಟರ 


೬೧೮೩ 


10 


45 


ಬಕ್ಕನೆತ್ತಿ 


ಪಾಳುಬೀಳು ; ಹಾಳಾಗು: ಎಲೆಲೆ ಪಗಲ್ಗಳ್ಳ . . . ನಿನ್ನ ನಾಡು 
ಬಕ್ಕಂಬಯಲಕ್ಕು (ರಾಮಿಕ್ಕೆ- 6೬-೨೩) : ಆ ತೋಟ ಬಕ್ಕ ಬಯಲಾಯಿತು 
(ರೂಢಿ) - [ಬಕ್ಕ + ಬಯಲ್‌ (ಆ ವಯಲ್‌)] 

ಬಕ್ಕಟ " ಬಜಿಂಕಟೆ' ನೋ 

ಬಕ್ಕಟಬಯಲು " ಬರ್ಕಟಬಯಲ"' ನೋ. 

ಬಕ್ಕಡ (ನಾ) - (?) : ಕರಿಗಳ ಸಂಘಟ್ಟದಿನೊಗೆವುರಿಗಳ ಬಕ್ಕಡಗಳರಿಯ 
ಬಕ್ಕಡಗಳ್‌ ಜೋದರ ಬಾಣಮುಗ್ನಿಬಾಣಂ ಕರಚಕ್ರು ತಮೋರಿಚಕ್ರಮೆನಿಸಿ 
ದುದೆನಸುಂ (ಗರಾಯು- ೪-೩೭) [?] 

ಬಕ್ಕಣ, "ಬೊಕ್ಕಣ,' ನೋ. 

ಬಕ್ಕಣ್ಯ. ಬೊಕ್ಕಣ್ಮ (ನಾ). ಆಹಾರ : ತಿನಿಸು: “ಬಕ್ಕಣ - ಭಕ್ಷಣ ಇ 
ತಿನಿಸು, ತಿಂಡಿ” (ತದ್ಮಳೋ. ೨೭) ; ಮೆಯ್ಗಲಿಗಳ ಕಂಡದಿಂಡೆಗಳ ಬಕ್ಕಣ 
ಮಂ, ತವೆ ಮೆಲ್ಹು. . . ಕೈಪಜ್‌ಯೊಳಾಡುವ ರಕ್ಕಸಿಯರ್ಕಳೊಪ್ಚಿ 
ದರ್‌ (೪6-೪. ೨೮) ; ತಿನೆ ತವುಗುಮೆಂದು ಚಿಂತೆಯಿನಿನಿತುಂ ತಿನಲಾರ 
ದಾನೆ ಬಕ್ಕಣಮಂ ಬಯ್ತುನುವಿಂ ಪೆರರ್ಗಿಕ್ಕದೆ ದುಮ್ಮನದಿಂ ಪಸುತಿರ್ದು 
ವರರೆ ಲೋಭಿಮರುಳ್ಗಳ" (ಕದ್ರಕ್ಕು- ೩-೪೩). ಬೊಕ್ಕಣ್ಕ: “ಬೊಕ್ಕಣ- 
ಭಕ್ಷಣ ಎ ಬಕ್ಕಣ” (ತರ್ಕಳೋ. ೩೨)- («ಎ ಸಂ. ಭಕ್ಷಣ] 

ಬಕ್ಕಣವಲ್ಕಣೆ (ನಾ). ಒಂದು ಪ್ರದೇಶದ ಹೆಸರು (?) : ಬಟ್ಟ 
ಗೆಜಯ ಏರಿ ಉಳಗಾಗೆ ಬನ್ನು ಕಡೆಗೊಡೆ ಕಲ್ಬುಣುಸೆಯೆ ಅನ್ನೆ ಬನ್ನು 
ಪೇರಲವದಾ ಬಕ್ಕಣವಲ್ಯಣೆಯೆ ಅನ್ನೆ ಬಡಗ ನೋಡಿ ಪರಿದ ಪೇರೊ 
ಆಯೆ (ಎಳ. IX (6). ನೆಂಗಳೂ- ೦೪೦-೪೦ ನ 828)- ₹?) 

ಬಕ್ಕತಲೆ «ಬಕ್ಕದಲೆ' ನೋ. 

ಬಕ್ಕದಲೆ, ಬಕ್ಕತಲೆ, ಬೊಕ್ಕತಲೆ, ಬೊಕ್ಕದಲೆ (ನಾ). ೧. ಕೂದಲು 
ಉದುರಿ ಬೋಳಾದ ತಲೆ : ಬಕ್ಕದಲೆಯ ಆ ಮನುಷ್ಯನನ್ನು ಎಲ್ಲಿಯೋ 
ನೋಡಿದಂತಿದೆ (ಕೂ). ೨. ಟೋಪಿ. ಪೇಟ ಮೊದಲಾದುವನ್ನು 
ಧರಿಸದಿರಂವ ತಲೆ ; ಬರಿತಲೆ ; ಬಳ್ಳಾರಿಯ ವಿದ್ಕಾರ್ಥಿಯೊಬ್ಬನು 
ನಮ್ಮ ವರ್ಗಕ್ಕೆ ಸೇರಿದನು. ತನ್ನ ಪರಿಪಾಟಿಯಂತೆ ಬಕ್ಕದಲೆಯಿಂದಲೆ 
ಒಳಗೆ ಬಂದನು (ಗತ. ೦೩)- ಬಕ್ಕತಲೆ : ೨. ಬಕ್ಕತಲೆಯಲಿಂತು 
ನೀನು ಅರಳಿದೊಂದು ಕುಸುವಂದೆದುರು ನಿಂತು (80ತತ. ೩೬೨). 
ಬೊಕ್ಕತಲೆ : ೧. ಇದ್ದಕ್ಕಿದ್ದಂತೆಯೇ ಅವನ ಕಣ್ಣು ತುಂಬಿಕೊಂಡು 
ನಾಲ್ಕೈದು ಹನಿಗಳು ಮರಿಯಪ್ಪನವರ ಬೊಕ್ಕತಲೆಯ ಮೇಲೆ ಬಿದ್ದುವು 
(ನೀಮುಳಾ- 0೪೬)- ವಿ. ಈಗ ಏಕೆ ಕರೆಂಳಿಸಿರಬಹುದೆಂಬ ತರ್ಕದಲ್ಲಿಯೇ 
ಕಿಟ್ಟಿ ಜೋಡು ಮೆಟ್ಟಿಕೊಂಡು ಬೊಕ್ಕ ತಲೆಯಿಂದ ಹೊರಟನು (ಗಂಮಾಯಿ. 
೪೪). ಬೊಕ್ಕದಲೆ 2 ೦. (ಮುಿಯಿ- $. ೩.೨೯6). ೨. ಬೊಕ್ಕದಲೆ 
ಯೊಳು ಬೊಕ್ಕರಿಸುತಂ ಮುಕ್ಕಿರಿಕಿ ನಿಲ್ಲಲು (ರೇಶಪ್ಪು. 

[ಬಕ್ಕ + ತಲೆ,] 

ಬಕ್ಕದಾಸ (ನಾ). ಏನೂ ಗತಿಯಿಲ್ಲದವನು ; ನಿರ್ಗತಿಕ : ದಾನಧರ್ಮ 
ಎಲ್ಲದ ಹೀನದಾಸನು ನಾನು. . . ಬ್ಯಾನೆ ಇದ್ದಲ್ಲಿ ಬಡುವ ಬಕ್ಕದಾಸನು 
ನಾನು (ನೋಕ್ಷರೀ- ೨೬-3) ; ಬಕ್ಕದಾಸನೊ ನಾನು ವಿಜಯವಿಠಲ ನಿನ್ನ 
ಲೆಖ್ಬಕ್ಕೆ ಮೊದಲು ಎನಿಸುವೆನೇನಯ್ಕ (0ರಾಕ್ಮ. ೨೩೮-೦೩೭). 

[ಬಕ್ಕ * ದಾಸ್ಯ] 

ಬಕ್ಕನೆ (ಅ). ಇದ್ದಕ್ಕಿದ್ದಂತೆ ; ಕೂಡಲೆ : ಬೆಕ್ಕು ಹಿಂದೆ ಹೋಗುತಾ. 
ಶಾನೆ ಹಿಂದೆ ನಿಂತ ಒಂದು ಇಲಿಯನ್ನು ಬಕ್ಕನೆ. ಬಾಯಿಗೆ ಹಾಕಿ 
ಕೊಳ್ಳುತಾ ಬಂತು (ಕೀಶಿ80- 1೯ ೨೭). [ಬಕ್‌ 4 -ಲಅನೆ) 

ಬಕ್ಕನೆತ್ತಿ. ಬೊಕ್ಕನೆತ್ತಿ (ನಾ). - ಬಕ್ಕದಲೆ ೨; ಒಂದು ಕಾಲದಲ್ಲಿ 
ಟೊಪ್ಪಿಗೆ ಹಾಕುವುದು. ಮಂಗಲಚಿಹ್ನವಾಗಿತ್ತು. ಇಂದು ಬಕ್ಕನೆತ್ತಿ 
ಯಿಂದ ಅಡ್ಡಾಡುವುದೇ, ಐಕ್ಕದ ಕುರುಹು (ಉತ. ೪4). ಬೊಕ್ಕನೆತ್ತಿ : 


6-೬೦). 


ಬಕ್ಕಬಯಲ್‌ ೬೧೮೪ ಬಕ್ಕುಡಿ, 


ಬಗ್ಗರೆಯಂತದು ತುಂಬುವಂತುಟಂ ಶುರಿದನು ಕೂಳ (ನನ್ನತಾ- ೬-೩೦೪). 
ಬಕ್ಕಸೆ (ನಾ). (?) : ನಿಯತದ್ವಿತ್ವಕ್ಕೆ-ಪಪ್ಪುಕಂ...ಬಕ್ಕಸೆ, ರಕ್ಕಸಿ, ಕೆಕ್ಕೊ 
ರಸು, ಉಕ್ಕೆವಂ, ಬಕ್ಕರಸೆ (ಕಮದ. ೩೬ ಶ್ರಯೋ)- 'ಬಕ್ಕರಸೆ' ಪರಾ. [?] 


ತುಂಬಾ ಹಿಮ ಬೀಳುತ್ತಿದೆ. ಬೊಕ್ಕನೆತ್ತಿಯಲ್ಲಿ ಬರಬೇಡಿ (6). 
[ಬಕ್ಕ + ನೆತ್ತಿ) 
ಬಕ್ಕಬಯಲ್‌ «ಬಕ್ಕಂಬಯಲ್‌` ನೋ. 


ಬಕ್ಕಬಾಗಿಲು (ನಾ). (0): ಯಾವತ್ತು ಕಡಂಗೆ ಕಂಡುಕ ಮುಂತಾಗಿ ಬಕ್ಕಳ (ನಾ). ಹೆಚ್ಚಿ ; ಅಧಿಕ; ತಂಂಬ ; ಬಾಯಿಯಿಂದ ಲೋಕ 
ತೆಗಸಿ ಆಳ್ವೇರಿ ಬಕ್ಕಬಾಗಿಲು ಮುಂತಾಗಿ ತಯಾರು ಮಾಡಿಸಿ] 1 ಸುಧಾರಣೆಯ ತತ್ವ ಹೇಳುವುದು ಬಕ್ಕಳ. ಆದರೆ ಕೈಯಿಂದ ಕಾರ್ಯ 
(ರಾಜೇಂದ್ರ 3 )- [ಬಕ್ಕ 4- ಬಾಗಿಲು (-ಆ ಬಾಗಿಲ್‌)) ಕೇಳಬಾರದು (ಕಾಳರಾ. ೪೭); ತಮ್ಮ ಬಕ್ಕಣದಲ್ಲಿ ಕಾಸು ಕಪರ್ದಿಯಿಲ್ಲ 


ಬಕ್ಕಬೋರಲು. ಬೊಕ್ಕಬೋರಲು. ಬೊಕ್ಕುಬೋರಲು (ನಾ). 
ಬುಡಮೇಲು ; ತಲೆಕೆಳಗು : ಒಂದು ಎಲೆ ತೆಗೆದು ಬಕ್ಕಬೋರಲಾಗಿ 
ಮಗ್ಗುಲಿಗೆ ಮುಚ್ಚಿ ಇಟ್ಟುಕೊಂಡ (ಗೀತ: ೨೩). ಬೊಕ್ಕಬೋರಲು : 
ತಿಂಗಳ ಕಡೆಯಾದ್ದರಿಂದ ಡಬ್ಬಗಳನ್ನೆಲ್ಲಾ ಬೊಕ್ಕಬೋರಲು ಮಾಡಿ | 39 
ಅಡಿಗೆ ಮಾಡಬೇಕಾಯಿತು (ಕೂಂ)- ಬೊಕ್ಕುಬೋರಲು : ಅದನ್ನು 
ಮೆಲ್ಲಗೆ ಕಿಡಿಕಿಯ ಹೊರಗೆ ಎತ್ತಿ ಬೊಕ್ಕುಬೋರಲಾಗಿ ಹಿಡಿದಳು 
(ಗಂಮಾಯಿ. ೪). 
` ಬಕ್ಕಬೋರಲು ಬೀಳು, ಬೊಕ್ಕಬೋರಲು ಬೀಳು ಇ ಹೊಟ್ಟೆ 
ಅಡಿಯಾಗಿ ಬೀಳು ; ಮಗುಚಿಕೊಳ್ಪಿ: ಮೆಟ್ಟಲಿನ ಮೇಲೆ | 15 
ಯಾಯಾನ ಶರೀರ ಬಕ್ಕಬೋರಲು ಬಿದ್ದಿತು (0೫೪. ೦೦) ; ಎತ್ತರದ 
ಜಗಲಿಯಿಂದ ಮಗು ಬೊಕ್ಕಬೋರಲು ಬಿದ್ದೂ ಅಳುತ್ತಿದೆ (ಊಂ). 
ಬಕ್ಕಬೋರಲು ಹಾಕು - ೧. ಮಗುಚಿ ಇಡು: ಡಬ್ಬಗಳನ್ನೆಲ್ಲಾ 
ಚೆನ್ನಾಗಿ ತೊಳೆದು ಬಕ್ಕಬೋರಲು ಹಾಕು (ರೂಂ). ೨. (ಆಲಂ) | 
ನಾಶಮಾಡು. : ಹಾಳುಮಾಡು : ಚಿತ್ರಕೇತುರಾಜನ ಮನೆಯನ್ನು | 20 
ನಾರಡನೇ ಬಕ್ಕಬೋರಲು ಹಾಕಿದನು (ತುಳಸೀ. ೨೫) ; ಎಷ್ಟೋ ವರ್ಷ 
ಗಳಿಂದ ಮಾಡಿಕೊಂಡಿದ್ದೆಲ್ಲಾ ಒಂದು ಕ್ಷಣದಲ್ಲಿ ಬಕ್ಕಬೋರಲು ಹಾಕಿ 
ದ್ಹಾಯ್ತು (ಕೂಢಿ) . [ ಬಕ್ಕ; -- ಬೋರಲು ] 

ಬಕ್ಕಬೋಳು (ನಾ). ಬರಿದು; ಖಾಲಿ; ಶೂನ್ಯ: ಹೂಮಂಡಿದು 
ಕೊಂಡು ಹಿಗ್ಗು ವುದು ಹೆಣ್ಣಿಗಷ್ಟೆ ಇರುವ ಸೌಭಾಗ್ಯ. ಗಂಡುಗಾಡಿ ಬಕ್ಕ |25 
ಬೋಳು (ಗಾಳಿಶ. ೦೦೦) - [ಬಕ್ಕ 4 ಬೋಳು (ಆ ಬೋಡು) 

ಬಕ್ಕರಸೆ (ನಾ). (?): ನಿಯತದ್ವಿತ್ವಕ್ಕೆ -ಪಪ್ಪುಕಂ . , . ಬಕ್ಕಸೆ, ರಕ್ಕಸಿ 


ದಿದ್ದರೂ ಬಾಯಲ್ಲಿ ಬಕ್ಕಳ ಮಾತಿದ್ದರೆ ಸಾಕೆಂಬ ಸಂತೋಷದಿಂದ ಜನರು 
ಕಾಲ ಕಳೆಯುತ್ತಿದ್ದರು (ಶ್ರೇಮಎ- ೭೪). [2] 

ಬಕ್ಕಳೆ (ನಾ). ಕೊರಳಲ್ಲಿ ಹಾಕಿಕೊಳ್ಳುವ ಹಾರ ಅಥವಾ ಚೀಲ (2): 
“ಕಂಠಕಚ್ಚರದೊಳ್‌ ಬಕ್ಕಳೆ” (ಕರವ: 69): ಮೆಯ್ಕು ಮಸಿ ಕೊರಲ 
ಬಕ್ಕಳೆ[ಶಾಕಾಂ. ಬಕ್ಕಂ, ಬಕ್ಕಳಿ) ಪೊಯ್ಕೆ ಪುಗಲ್ಲರೆವ ಕೆಯ್ಯ . ಕಂಕರಿಕೆ 
ಕರಂ ರಯ್ಕಮೆನೆ ಪಾಡುತಿರ್ದಳನೆೊಯ್ಯನೆ ಕಡೆಗಣ್ಣೊಳಡರೆ ಚಪ್ಪರಿಸು 
ತ್ತುಂ (ಕಾರ್ಮಾನ. ೩೦೪) : ಜೆಡೆಯುಂ ಬಕ್ಕಳೆ[ಕಾಕಾಂ- ಲೆ]ಯಂಮನಾಳ್ಲು 
(ಅರ್ಥನೇ. ೩-೪೩) ; ಸತ್ತಿಗೆ ಗಗ್ಗರಂ ಕರುಳ ಬಕ್ಕಳೆ ಮಾಂಟದ ಕಣ್ಗಳ್ಳೆಸರಂ 
ಸುತ್ತಿದ ಬಾಳದುಳ್ಳಿವಿಯ ಸೊಂಟಗೆ ಪಂದಲೆಯೊಂದು ಬಾಸಿಗಂ ನೆತ್ತರ 
ತಳ್ತ ಬಲ್ಜಲೆಯ ಬಿಂದಿಗೆ ಪಾವುಗೆ ಪಂಚಮಸ್ವನಂ ಬೆತ್ತದ ಕೋಲಿವೊಂದಿ 
ನಿಲೆ ಸಾಧಕಿ ಬತ್ತಲೆ ಬರ್ಪಳೊಪ್ಪಿದಳ” (ಕಾವ್ಮಸಾ. 34೩). [?] 

ಬಕ್ಕಾಯಿ (ನಾ). ಒಂದು ಕ್ಷುದ್ರದೇವತೆಯ ಹೆಸರಂ : ಮಾತಂಗಿ 
ಬಕ್ಕಾಯಿ ಎಲ್ಲ ನಾನಾಕದಾ ಕಳ್ಳದೇವತೆಗಳನಿಲ್ಲದೆ ಒಲಿಸಿದರು ಪೊಳ್ಳಲ್ಲದೆ 
ಗತಿ ಇಲ್ಲವೊ ಎಂದಿಗೂ (ಸಾಸು. ೩೮-3), [?] 

ಬಕ್ಕಿ (ನಾ). ಕಂಕುಳು ; ಬಗಲು: ಸಿಕ್ಕಿರ್ದ ಮರಿಗಳಂ ಬಕ್ಕಿಯೊಳಗವ 
ಚುತ್ತ ಮಿಕ್ಕಿರ್ದ ಕುರಿಗಳಂ ಚೈಯ ಚೈಚೈಯೆಂದು ಕರೆಯಂತ್ತ . . . 
ಬೀರಪ್ಪನಂ ನೆನೆದು ಮೆರೆದಿರ್ದನಾ ಮಾಯಿಕಂ (ಡುರಪ್ರು. 6-03). 

[+ ಮರಾ. ಬಖ್‌. ತೆಲು. ಬಗಿಎ ಪಕ್ಕ) 

ಬಕ್ಕು (ನಂ). ಒಂದು ಬಗೆಯ ನೀರುಹಕ್ಕಿ : ಬಕ್ಕುಗಳಂಚೆ ಕೊಂಚೆ ಜಳ 
ವುಯಸಸಂತಶಿ , . . ಸಾರಸವಕ್ಕಿಯೆಂಬ ನೀರ್ವಕ್ಕಿಗಳಿಂ ಮನಂಗೊಳಿಸು 
ತಿರ್ದದಂ ಪೂಗೊಳನಂಬುಜಾವಳ೦ ಉ(ನಳಶಂ. ೦೧೪). [?] 


ಕೆಕ್ಕೊರಸು, ಉಕ್ಕೆವಂ, ಬಕ್ಕರಸೆ, ಬಕ್ಕುಡಿದಂ (ಕನುದ: ೩೬ ಶ್ರಯೋ). ಬಕ್ಕುಡಿ,. ಬರ್ಕುಡಿ. ಬಳ್ಳುಡಿ (ನಾ). ೧. ಬೆರಗು; ಆಶ್ಚರ್ಯ: 
“ಬಕ್ಕಸೆ' ಪರಾ. [? “ಬಕ್ಕುಡಿ . .. ತಳವೆಳಗು ಮಲ್ಲಲಿಯೆನಲೈೆ ಬೆಆಗಪ್ಪ ಭಾವಂ” (೪6೪. 
ಬಕ್ಕರಿ “ಭಕ್ಕರಿ” ನೋ. 30 ೪೧). ೨. ಭಯ; ಅಂಜಿಕೆ: ಒತ್ತುವ ಕೋಡ ಕಾಳೆ ಕುಣಿವೋಜೆಗೆ ಬಾಜಿಪ 


ಬಕ್ಕರಿಸು (ಕ್ರಿ). ತಿನ್ನು; ಕಬಳಿಸು : ಆತನು ಬಂದ ಕೂಡಲೇ ಆ ನಮ್ಮ 
ಬಡಪ್ರಾಣಿಯಾದ ಗೋವನ್ನು ಅಬ್ಬರದಿಂದ ಬಕ್ಕರಿಸಿ ಬಿಟ್ಟಾನು (ಉಕಾಕ. 
೬೯) ; ತಿನ್ನಲು ಬೆಳೆಯದು ತುಸು ಕಡಿಕಾಳು ಬ್ಯರಿಸುವುದೋ ಹೆಂಟೆಯ 
ಕೂಳು? (ಗಂ. ೦೦೯-೦೯); ಒಂದು ತಪ್ಪೇಲಿ ಅನ್ನವನ್ನು ಬಕ್ಕರಿಸುತ್ತಾರೆ! 


ಜುಂಜಿ ಬೇಂಟೆಯಿಂದೆತ್ತಣಿನಪ್ಪ ಬಕ್ಕುಡಿಯು ಬಲ್ಲುಲಿ (ಸೂಕ್ತಸು. 4-300). 
೩. ದೈನ್ಯ: ನಮ್ರಭಾವ ; ಚುಂಬನಮಪ್ಪು ಚಪ್ಪರಣಿ ಬೇಡುವ 
ಬಕ್ಕುಡಿ ಕಾಯ್ದು ಕೂಡುವಟ್ಟುಂಬರಿಯೆಂಬಿವಾಗೆ (ಆರನೇ. ೫-೭೧): 
ಮಕ್ಕಳಾಟಿಕೆಯಾಯ್ತಲಾ ಸೌಬಲನ ದೆಸೆಯಿಂದ ಮಿಕ್ಕು ನೀ ಸೈರಿಸುವು 


(ಮೋಹಿನೀ: ೨೪). [ವಭಕ್ಷಿಸು] 38 
ಬಕ್ಕರೆ. ಬಕರೆ, ಬಗ್ಗರೆ (ನಾ). ೧. ವುಡಕೆಯ ಚೂರು; ಓಡು; 
ಬೋಕಿ : “ಪಕ್ಕರೆ ಬಗರಿಗೆ ಎಸೆವ ಬಕ್ಕರೆಯಕ್ಕು” (ರರ್ಮಿವಂಂ. ೬೩); 
ಕೈಯೊಳ್‌ ಬಕ್ಕರೆಯಾಲ್ಲಿ ಕೆಂಡವಂ ತೆಗೆದುಕೊಂಡು ಬಂದು (ಕುಳ, ೧೩); 
ಅಕ್ಕರೆಯಿಂದ ಕಂದನ ಸಾಕಿ. ಕೈಗೆ ಬಕ್ಕರೆ ಕೊಟ್ಟಾರೆ ? (ನೀತಿತಂ- ಸ, ೨6)- 
`ಬೋಕಿ" ಪರಾ. ೨. ಮುಚ್ಚಳ ; ಶ್ರಿವೆ; ಫಲ ವಸ್ತ್ರ ತಾಂಬೂಲ 
ಕಾಣಿಕೆಯಿವಂ ಹೊಸಬಕ್ಕರೆಯಲ್ಲಿ ಇರಿಸಿ ಮಂತ್ರಸಮನ್ವಿತವಾಗಿ.... ನಿವಾಳಿಸಿ 
(೫೨೦೫. ೦೩೪-೧). ಬಕರೆ: ೧. ಕಾಡುಬೆರಣಿಗಳಲ್ಲಿ ಹೊಸ ಮಣ್ಮು 
ಹೆಂಚು (ಬಕರೆ) ಹೊಸ ಕೆಮ್ಮಣ್ಣುಗೆಡ್ಡೆ ಗಳನ್ನಿಟ್ಟು ಪುಟ ಹಾಕಿ (ಸಳವೈ - 
ಶಂ. ಇ96). ಬಗ್ಗ ರೆ: ೧. ಉಡಲಿಲ್ಲುಣವಿಲ್ಲದಅಿಂದುದರಾಗ್ನಿಯೊಡಲ 
ಸುಡಲು ಬಗ್ಗರೆಯ ಹಿಡಿದು ಪುರದ ಕೇರಿಗಳೊಳು ಭಿಕ್ಷವ ಕೊಡಿಯೆಂದು 
ಬೇಡುತಮಿರಲು ((ಕೇಮಿಸಂ.. ೭-೬೭), ಇರಿಸಿದನೊಂದು ದೊಡ್ಡ ಹೊಸ 


ದೆಮ್ಮದು ಬಕ್ಕುಡಿಯ ಬೇಳಂಬ (ಕುಠ್ಮಾಸ. ೧೩-೫೯). ೪. ತಳಮಳ; 
ಕಾತರ: ಬಂಡು ಬಸ್ಕೂಡಿ ಭಂಗ ಬಂಧನ ಕನಲ್ಕೆ ಕಳಕಳಮೆಬಿವು. , . 
ನೋಡಲಾ ನಾಡ ಹಿರಿಯೂರ ಪಟ್ಟಣದ ಪಾಳೆಯದ ಜನದೊಳಿಲ್ಲ 
(ಕೆಂಪು. ೬-೪೨). ೫. ವಿವಾದ; ಚರ್ಚೆ: * ವಿವಾದಃ -ಬಕ್ಕುಡಿಯುಂ” 
(ೋತಿವಾ-೨೨-೬). “ಬಕ್ಕುಡಿಗು ಸ್ಪಾ” ಪರಾ. ಬರ್ಕುಡಿ: ೫. ನಿಮ್ಮೊಳಿದೇಂ 
ಬರ್ಕುಡಿಯೆಂದಾತನಂ ನಿವಾರಿಸಿ (ಕೇಮಿಪು- ೯೨೨೬೦); ಪೊನ್ನೆನಣ್ಣಿನಿಂ ನಟ 
ನುಡಿವಂತು ಬರ್ಕು! ಶಾಕಾಂ-ಳ್ಯ]ಡಿಯೆಂ (೮ನ: ೨-0೧೩) ; ಮುಳಿಸೆರ್ಗು 
ಸೊರ್ಕು ಬರ್ಕುಡಿ ಪುರುಡು , . - ನುಸುಳ್ಗಣಿಕಾಂಗನೆಯರ್ಗೆ ಶಾಶ್ವತಂ 
(ವೃತಂ. ೨೮-೬೩). ಬಳ್ಳುಡಿ: ೨. “" ಅಗುರ್ವು ಬಿಗುರ್‌ ಬೆಗರ್‌ 
ಬಳ್ಳುಡಿ ,.. ಅದಿರ್ಪು--ಈ ೧೦ ಭಯಂ” (ಕರಸಾ. ೩೬-೨೨೩) ; ಎಕ್ಕೆಕ್ಕೆ 
ಬಾಧಿಸುತ್ತಿದ್ದ ಸಂದೆಗವನು ಬಳ್ಳುಡಿಯನು ಸಂತಿರಿಸಿಕೊಳ್ಳಲು ನನಗೆ 
ಅನುವೊದವಿತ್ತು (ಶಲ್ಕ ಅ. ೨೦೨-೧೨). 


ಬಕ್ಕುಡ್ಮಿ 


ಬಕ್ಕುಡಿ; (ನಾಂ). ಒಂದು ಬಗೆಯ ಸಸ್ಯ: ಮಂಗರವಳ್ಳಿ : “ಮಂಗುರ 
ವಳ್ಳಿ ವಕ್ರಿ ಬಕ್ಕೂಡಿಯೆನಿಕ್ಕುಂ” (ಮಂಗಾ. ೪೩-೦೩). [?) 

ಬಕ್ಕುಡಿಗುಟ್ಟು. ಬರ್ಕುಡಿಗಂಟ್ಟು (ಕ್ರಿ). ಚರ್ಚಿಸಂ; ವಾದವರಾಡು : 
ತನ್ನ ಧರ್ಮದವರೊಡನೆ ಪುಸ್ತಕಾದಿಗಳೆೊಳು ನಿನಗಿದೆನಗಿದೆಂದು ಬಕ್ಕಡಿ 
ಗುಟ್ಟದದುಂ (ಕಸೂಪ್ಮ. ೨೨೭); ಮತಿವಿಕಳ ಚಾರ್ವಾಕ ಬಣದೆ ಬಕ್ಕುಡಿ 
ಗುಟ್ಟುತತಿವಾದಿಪೈ (ಆರಾಶ- ೩-೭-೩); ನಿಮ್ಮ ದೈವಂ ಸ್ವತಂತ್ರನಲ್ಲಾಗಿ 


ಬಂಧುರತರ ಜಗತ್ಕರ್ತನೆಂತು ಬಕ್ಕುಡಿಗುಟ್ಟಬೇಡವೆಲೆ ದುಷ್ಕ ಅತಯಂತ. 


೬೧೮೫ 


ಬಖರು 


(ಕಾಪ್ಮಾನ: ೨೪6) ; ಬೇರ್ಗಳೊಳಗೆ ಕಾಶ ಬಕ್ಕೆವಲಸುಗಳ ಪಣ್ಣೂ ನೆಗಳಂ.... 
ಮುಕ್ಕಣ್ಣನೆಡೆಗೆ ವನಪಾಲಕಂ ಪೊಟಾಸಿಕೊಂಡೈತಂದನು (ಕಂತು. ೪೩-೩೯) ; 
ದಾಳಿಂಬಂ ಬಕ್ಕೆವಲಸು . . . ಎಡೆಯೆಡೆಯೊಳ್‌ ಮನೋಹರಮಾಗಿರ್ಕುಂ 
(ರಾಮಾಕ್ಕ. 6-೨೩). ಬಕ್ಕೆಹಲಸು : ಬಕ್ಕೆ ಹಲಸು, ಅರಬಕ್ಕೆ ಹಲಸು, ಕಾಪು 
ಹಲಸು ಹೀಗೆ ಬಗೆಬಗೆಯ ಹಲಸಿನ ಮರಗಳಿದ್ದವು (ಕ್ಕಾಮುತಾ- 90); ಒಂದು 
ಬಕ್ಕೆ ಹಲಸಿನ ಹಣ್ಣನ್ನು ಕತ್ತರಿಸಿ ಮಕ್ಕಳ ಮುಂದಿಟ್ಟರು (ಶಂಜಶಂ. ೦೫). 
ಡಿಬರ್ಕೆವಲಸು : ಬರ್ಕೆ[ತಾಕಾಂ-ಕೈ]ವಲಸುಗಳೊಳಸುರರ ಶೆರ್ಕೆಯನೆಬ್ಬಟ್ಟಿ 


(ಶಾಸೋಪು. ೯-೧೭೨). ಬರ್ಕುಡಿಗುಟ್ಟು: ತರ್ಕದೊಳ" ಬಾದುಂ ಬರ್ಕುಡಿ ಪೊಯ್ವ್ವುದುಂ _ ಕೋಟಕ್ಮಿದುಟುಂ ಬರ್ಕೆ [ಕಾಕಾಂ- ಕೈ7ಯ ತೊಳೆಯೂಂ 

ಗುಟ್ಟಿ ಪೊಟ್ಟುವಡೆದೆಂ (ಸುಳುಮಾ. ೩೪೩) - [ಬಕ್ಕು ಡ್ಮಿ 4 ಕುಟ್ಟು) ಸೂಸಿದುವು (ಶಂರಾಮಾ. 0೦-೦೨೦); ಕೌಯ್ತೆಳಿದೆಂಗು ಪಣ ಬರ್ಕೆವಲಸು 
ಬಕ್ಕುಡಿಗೆಯ್‌, ಬರ್ಕುಡಿಗೆಯ್‌, ಬಳ್ಳುಡಿಗೆಯ್‌ (ಕ್ರಿ). ೧. ಇ ಬಕ್ಕುಡಿ|:6| (ಪರತ್ರ: ೨-೦೬). [ಬಕ್ಕೆ + ಪಲಸು] 

ಗುಟಬ್ಬಿ: ವಟುಗಳೋದನಾಲಿಸಿ ತಪ್ಪಂ ಪಡಿವುವುಪನ್ಮಾಸದೆ ಬಕ್ಕುಡಿ] |ಬಕ್ಕೆಹಲಸು * ಬಕ್ಕೆವಲಸಂ ' ನೋ. 

ಗೆಯ್ವಿವು ಮುನಿಗಳೊಡನೆ ಶುಕಶಾರಿಕೆಗಳ್‌ (8ಗ0.೦೬-೩೦); ಕೊಲಿವಜ್ಜಿಯು ಬಕ್ರ ಬರ್‌ (ಕ್ರಿ). ಅಡ್ಡಿಬರು ; ತೊಡಕಾಗು: ಇ ದವರ್ವ್ಮೂಕ್ಕೆ ಬಕ್ರ 


ತಾನಾಕೆಯಂ ಪಾಣಿಗ್ರಹಣಕ್ಕೆ ಕೆಯ್ಯನೊಡ್ಡುವಂತೆ ಕೆಯ್ಕನೊಡ್ಡಿ ಬಗೆದು 
ಮೊಯ್ಯನೆ ಸೋಲ್ತು ಬಕ್ಕುಡಿಗೆಯ್ದೊಯ್ದಂತೆ ಕೆಯ್ಯ ಪೊಯ್ದೊಡೆ (0೫0. 
೪-೬೭ 5). ೨. ಆಶ್ಚರ್ಯಪಡು : ಕಯ್ವಾರದಿಂದೆ ಬಕ್ಕುಡಿಗೆಯ್ವರ್ಪರಿ |೩5 
ದೊಂದು ಸಮಯಮಂಂ ಸಮತೆಯಿನಾರಯ್ವರ್‌ ಜೈನಮನಾವೆಡೆಗೆಯ್ವಡ 
ಮತ್ಕಂತಕಲುಷಹೃದಯರದೇನೋ (ಸಮನ. ಅನುವ. ೩೭8-೬೦): 
ಬರ್ಕುಡಿಗೆಯ್‌: ೧. ಜಯಂಶನಂ ಜಡಿದು ಬರ್ಕುಡಿಗೆಯ್ದೂ ಬಸಂತನಂ 


ಬಪ್ಪೊಂ ಬಾರಣಾಸಿಯುಳ್‌ ಸಾಸಿರ್ವ್ವಪಾವ ರ್ಟ ರುಂ. ಸಾಸಿರೆಂ ಕವಿಲೆಯಂ 
ಕೊನ್ನ ಪಾತಕನಕ್ಕೆ (ನ್ಮೀಆರಿ" ೦೯೩೬, ೩೩-೩೪; ಸು. 560) - 
[ಬಕ್ಕ (p ಸಂ. ವಕ್ರ) 4+ ಬರ" (-ವರ್‌)] 
ಬಕ್ಕೀಸು " ಬಕ್ಷೀಸು' ನೋ. 
ಬಕ್ಷಿ, ಭಕ್ಷಿ (ನಾ). ೧. ಅರಮನೆಯ ಮುಖ್ಯಾಧಿಕಾರಿ : ಮೋದೀಖಾನೀ 
ಬಕ್ಷೀ ವೀರಭದ್ರೆ ವಯ ಎಳ. ೩1೪, ತಾಮರಾ. ೨೦೬-೦; 1668) ; ಇಬ್ಬರು 
ಸಮುಜ್ವ ಳಕುಸುಮಾಸ್ತ್ಯನಂ ಜಅಕಿದು (ಕೃತಂ. ೧೬-೭). ಬಳ್ಳುಡಿಗೆಯ* : ಬಕ್ಷಿಗಳನ್ನು ಜಡ್ಡಿಗಳಾಗಿ ನೇಮಿಸಿ (ಮುಹಾನಂ- 11, ೨೭): ಈ ತಳ್ಳಿಯು 
೧. ಜಲಜನ್ಮಕೋರಕದ್ವಯ ಸೊಕ್ಕು ಮಿಕ್ಕಾನೆದಲೆ ಗಾಲಿವಕ್ಕಿ ಪೊಂಜೊ| 20 . - - ವಿಳಂಬಎಲ್ಲದೆ ಅರಮನೆಯ ಬಕ್ಷಿಯ ಕೈಗೆ ಬಂತು (ಠಾಗ್ಮೇಂ. ೨೨೭). 
ನ್ನಲಿಗೆಗಳ ಚೆಲ್ವನಲೆದು ಮಲೆದೆಕ್ಕತುಳಗೆಡಿಸಿ ಬಳ್ಳುಡಿಗೆಯ್ದೂ ನೆಲೆವನೆಯ ೨. (ಬಕ್ಷಿಯ ಹೆಸರಿನಲ್ಲಿ ಮುದ್ರಿಸಿದ) ಒಂದು ಬಗೆಯ ನಾಣ್ಯ : 
ಮುಂದೆ ನಿಂದ ಬೆಲೆವೆಂಡಿರುಗಳ ನೆಲೆಮೊಲೆಗಳ್‌ . . . ಎಡ್ಡಂಬಡೆದವು " ಗೋವಿಂದಬಕ್ಷಿ ' ಪರಾ. ಭಕ್ಷಿ: ೧. ಮುಂದಿನ ನವರಾತ್ರಿಯಲ್ಲಿ 
(ಉದ್ಕರೇ. ೪-೨೦೨). [ಬಕ್ಕುಡ್ಕಿ -- ಕೆಯ] ಅವನು ಮಹಾರಾಜರ ಮುಂದೆ ಹಾಡುವುದಕ್ಕೆ ಏರ್ಪಾಡು ಮಾಡುವುದಾಗಿ 
ಬಕ್ಕುಡೆಯ, ಬಗ್ಗಡೆಯ (ನಾ). ವಿತಂಡವಾದ ಮಾಡುವವನು | ವೀಣೆ ಭಕ್ಷಿಗಳು ಅವನಿಗೆ ವಾಗ್ದಾನ ಮಾಡಿದ್ದರು (ಸುಜ್ಮಣ್ಮ- 6) ; ಭಕ್ಷಿ ಆನಂದ 
ಕಡುದುರುಳರಂ ಧೂರ್ತರಂ ಬಕ್ಕುಡೆ [2ಾ830- ಬಗ್ಗಡೆ, | ರಾಯನಿಗೆ ವರ್ತಮಾನವನ್ನು ಕೂಡಲೇ ಹೇಳಿ ಕಳುಹಿಸಿದನು (ಇಂದು. ೪೪)- 
{ 


ದುರ್ನೀಶರಂ ನಾಣ್ಣೆಡಿಕರಂ ... ಕಾಯ್ಕಾಯೆಮನ್ಮಿವಂ (ಐಸಪು. ೩6-೭೦). [ ಪಾರ. ಬಖ್ಕೇ ; ಹಿಂ. ಬಕೀ. ಬಕ್ಕಿ; ಮರಾ. ಬಕ್ಷೀ, ಬಕ್ಕೀ. 


ಬಗ್ಗಡೆಯ : ನುಡಿದಹನು ದುರ್ಭಾಷೆಗಳನಡಿಗಡಿಗೆ ಶಿವನಿಂದೆಯನುಸುರ್ವ ಬಖ್ಯಿ. ಬಖ್ದೀ] 
ಬಗ್ಗಡೆಯನಂ ಕೊಲಲಹುದು (2ಸಫು- 8೩-೨೪). ಬಕ್ಷೀಸ್‌ “ಬಕ್ಷೀಸು' ನೋ. 
ಬಗ್ಗಡೆಯತನ - ಔಚಿತ್ಯ ಮಾರಿದ ವರ್ತನೆ; ಅಧಿಕಪ್ರಸಂಗ ; ಒಗ್ಗಿ, |ಬಕ್ಷೀಸು, ಬಕ್ಕೀಸಂ, ಬಕ್ಷೀಸ್‌, ಭಕ್ಷೀಸ್‌, ಭಕ್ಷೀಸಂ (ನಾ). 


ಹಿಂದೆಮ್ಮ್ಮವನು ಹಾವಿನ ಹಗ್ಗದಲಿ ಹೆಡಗುಡಿಯ ಕಟ್ಟಿದ ಬಗ್ಗಡೆಯತನ | 80 
ಕಿದಕೊ - . . ಸಾವಿನ. ಸುಗ್ಗಿ ನಿನಗೆನುತೆಚ್ಚನಿಂದ್ರಾರಿಯನು ಸೌಮಿತ್ರಿ 
(ತೊರ03- ೬-೪೪-೦೩). [-ಬಕ್ಕುಡ್ಮಿ + - ಆ) 

ಬಕ್ಕೆ. ಬರ್ಕೆ (ನಾ). ೧. ಸಿಹಿಯಾದುದು; ಇನಿದು: (೪. ೨. 
ಒಂದಂ ಬಗೆಯ ಹಲಸಂ : ಪಥಿಕರ್ಬರ್ಕೆಂದು ಭೃಂಗಂಗಳಿಂದುಲಿವಂತಿ 
ರ್ದುದು ಪಣ್ತ ಬಕ್ಕೆ (ಆಂಫ. ೦೦-೬೬); ಬೇರ್ಗ್ಗಳಿಂ ತಂಜುಗಿರೆ ಕಾಯ್ತ | $6 
ಬಕ್ಕೆ (ಎಕ. ೩1, ರಾವಣ, ಸು. 1160); ಹಲಸಿನ ಹಣ್ಣಿನ 
ಮಹಾ ಗಾತ್ರವನ್ನು ನೋಡಿ ಅಜ್ಜೀಸಾಬು ಕೇಳಿದನು “ಬಿಳುವನೋ ) 
ಬಕ್ಕೆಯೋ ?”  (ಮರೆತು- ಇಂ). 'ಬಕ್ಕೆವಲಸು' ಪರಾ. ಸ ಬರ್ಕೆ: 
೨. ಬರ್ಕೆ[ಶಾತಾಂ.ಕೈ]ವಲಸುಗಳೊಳಸುರರ ತೆರ್ಕೆಯನೆಬ್ಬಿಟ್ಟಿ ಪೊಯ್ವುದುಂ 
ಕೋಟಿಿದುಟುಂ ಬರ್ಕೆ[ತಾಕಾ.ಕೈ]ಯ ತೊಳೆಯುಂ ಸೂಸಿದುವು (ಶಂರಾಮಾ. | 40 


(ಮೆಚ್ಚುಗೆಯಿಂದ ಕೊಡುವ) ಬಹುಮಾನ ; ಇನಾಮು: ಆಳು 
ಗಳಿಗೆ ಹದಿನೈದು ರೂಬಲ್‌ ಬಕ್ಷೀಸು ಕೊಟ್ಟನು (ಫ್ರಕರು. 60) ; ಬಕ್ಷೀಸಿನ 
ಆಶೆಯಿಂದ ಎಲ್ಲಾ ದರೂ ಇಂಥ ಕಳವುಗಳ ಪತ್ತೆಯಾಗುವುದುಂಟೇ ? 
(ಕಳ್ಳಾ. ೬). ಬಕ್ಕೀಸು : ಸಂಕಣ್ಣನಾಯಕನಂ ಕರಶಿ ಆಲಿಂಗನವಂ ಮಾಡಿ 
ಕೊಂಡು ಮರೆಮಾಚಿದೆಯೆಂದು ಹೇಳಿ ಸದರಿ ಬಕ್ಕೀಸಿನ್ನು ಕೊಟ್ಟ 
(ಕಳವಂ. ೨೦_೦೪)- ಬಕ್ಷೀಸ್‌ : ಅಲ್ಲಿ ಕಾಯುತ್ತಿದ್ದ ದರವಾನನಿಗೆ ಐದು 
ರೂಪಾಯಿಯ ನೋಟನ್ನು “ಬಕ್ಷೀಸ್‌” ಇತ್ತು ಬ್ರೊಹೆಯನ್ನು ಹತ್ತಿದನು 
(ಏಛಿವೈ. ೩೪). ಭಕ್ಷೀಸ್‌ : ಮೇಘದೂತದ ಶ್ಲೋಕಗಳನ್ನು ಹೇಳು 
ವುದು ಕೇಳಿ ಎಜ್ಕುಕೇಶನಲ* ಇನ್ಸ್‌ಪೆಕ್ಟರ್‌ ಕೃಷ್ಣಮೂರ್ತಿಗೆ ಒಂದು 
ಘೌಂಟನ್‌ ಪೆನ್‌ "ಭಕ್ಷೀಸ್‌ ಕೊಟ್ಟಿದ್ದರು (6ಸ್ಥಿಶಂ- ೩೪) - ಭಕ್ಷೀಸು : 
ನಿಮಗೆ ಇದನ್ನು ಭಕ್ಷೀಸಾಗಿ ಕೊಟ್ಟಿದ್ದೇನೆ (ಕಮಳ. ೨)- 


೩8-೩೮; 


00-030). *ಬರ್ಕೆವಲಸಂ' ಪರಾ. (ಪಾಠ. ಬಖ್ಯೀಸ್‌ ; ಹಿಂ. ಬಖಸೀಸ್‌, ಬಖ್ಕೀಸ್‌ ; ಮರಾ. 
[ದೇ.॥ ತಮಿ. ವರುಕ್ಕೈ. / ಮಠಾ. ಬರಕಾ] ಬಕ್ಷೀಸ್‌, ಬಖ್ಕೀಸ*್‌, ಬಖ್ಲೀಸ್‌] 
ಬಕ್ಕೆವಲಸು, ಬಕ್ಕೆ ಹಲಸು, ಬರ್ಕೆವಲಸಂ (ನಾ). - ಬಕ್ಕೆ ೨:| |ಬಖರ್‌ "ಬಖರಂ' ನೋ- 
“ಸ್ವಾದುಪನಸಕ್ಕೆ ಪೆಸರೊಂದುವುದು ಬಕ್ಕೆ ವಲಸೆಂದು” (ಕಲ್ಮಿಶುಂ. ೨೭); | |ಬಖರು, ಬಖರ್‌, ಬಖೈರು (ನಾ). ದೇಶಭಾಷೆಯಲ್ಲಿ ಗದ್ಯರೂಪ 
ಅರನೇಆಲ ಪೊಂಬಾಟಕಿಯು ಸುರಯಿಯು ಮಾಮರದ ಬಕ್ಕೆವಲಸಿನ | «6 ವಾಗಿ ಬರೆದ ಐತಿಹಾಸಿಕ ವಿವರಗಳನ್ನೊಳಗೊಂಡ ಗ "ಎಂಥ : 


ಪುದುವಿಂ ಪರೆದುರ್ಬದ ಕಟ್ಟಲೆ ದಿನಕರಂಂಶುಗಳ್ನಂ ಎಭೆ:ದಿಸಲ್ಕರಿದು ನವಾಬರು ಸವಣೂರಿಗೆ ರಾಜಕುಟುಂಬವನ್ನೂ ಕರೆದುಕೊಂಡು 


ಬಖಾರಿ ೬೧೮೬ ಬಗರ್ಬಡ್ಡಿ 
ಹೋಗಿ ಮನ್ನಿಸಿದರೆಂದು ಆ ಸಂಸ್ಥಾನದ ಬಖರುಗಳಲ್ಲಿ ಬರೆದಿದೆ ಬಗನಿ "ಬಯಿನೆ' ನೋ. 
(ಸಮ. ೩). ಬಖರ್‌ : ಇತಿಹಾಸಗ್ರಂಥಗಳು ಬಖರ್‌ ಎಂದು| |ಬಗನೆ ' ಬಯಿನೆ' ನೋ. 


ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿರುವುವು (6ತ್ರಶ. ೬೩೮). ಬಖೈರು: ಪುರಾತನ 
ಕೈಫೀಯತ್ತುಗಳನ್ನೂ ಬಖೈರುಗಳನ್ನೂ ಕಡತಗಳನ್ನೂ ಶಾಸನಗಳನ್ನೂ 
ತಿಳಿದವರು ಹೊರಕ್ಕೆ ತರಬೇಕು (೧ಲ್ಲರು. ೦ ಮುನ್ನುಡಿ) ; ಮರಾಟಿಭಾಷೆ 
ಯಲ್ಲಿ ಶಿವಾಜಿ ಮೊದಲಾದ ವೀರರ ಕಥೆಗಳೂ ಪುನೆ ಶ್ರೀಮಂತರ ಚರಿತ್ರೆ 
ಗಳೂ ಬರೆಯಲ್ಪಟ್ಟಿವೆ. ಇವುಗಳನ್ನು ಬಖೈರು ಎನ್ನುತ್ತಾರೆ (ಮುಸುಗ. ೭)- 
[.೬- ಮರಾ. ಬಖರ*, ಬಖೇರ್‌) 
ಬಖಾರಿ (ನಾ). ಧಾನ್ಯ ವಬಂತಾದುವನ್ನು ಬಹಳ ಕಾಲ ರಕ್ಷಿಸಿಡಲು 
ಮಾಡಿದ ಗೂಡಂ ; ಪಣತ : ಬಖಾರಿಯಲ್ಲಿ ಗೋಡೆಯ ಹತ್ತರ 
ಇಲ್ಲವೆ ತಳಕ್ಕೆ ಇರುವ ಚೀಲಗಳೆಲ್ಲ ಹವೆಯಿಂದ ನೀರಿನಿಂದ ತೊಯಿದಂತೆ 


ಆಗುತ್ತದೆ (ಮುಂರಿವ್ಕಾ. ೭8). "ವಖಾರ' ಪರಾ, 


[ .-ಹಿಂ. ಬಖಾರ್‌ ; ಮರಾ. ಬಖಾರೀ 7 
ಬಖೇಡಿ (ನಾ). ೧. ವಾಜ್ಯ ; ಕಲಹ; ಜಗಳ: (೪). ೨. 
ತೊಂದರೆ ; ಕಿರಿಕಿರಿ; (8) - [ ಹಿಂ. ಮರಾ. ಬಖೇಡಾ] 
ಬಖೈರು "ಬಖರು' ನೋ. 
ಬಗಟು (ಕ್ರಿ). ೧. ತೊಡೆಗಳನ್ನು ಅಗಲಿಸು : “ಬಗಟು._ 
ಊರುವಿಶ್ಲೇಷೇ (ಕಾಲಂಗಳನ್ನು) ಅಗಲಿಸು” (6ತುರಾ). ವಿ. ಪಾಲು 
ಮಾಡು ; ವಿಭಾಗಿಸಂ : ಅರಿವುಮ ಮೂಗುನಿಕ್ಕುಬಕೂಳೆ ಕೀಟ್ವುದು 


ಪಲ್ಲಳನೇಟುಬಟ್ಟೆಯಾಗಿರೆ ಕಿಅದೆಂಟುಸೂಟು್‌ ಬಗಟಿ ಕೊಯು್ವದು 
ಮಂಡೆಯೆಂ (ಸೂಕ್ತಿಸು. 5-೩೭೪). 
(ದೇ. ॥ ತವಾ. ಮಲ. ವಕು; ತುಳು. ಬಗಟು] 
ಬಗಟೆ 'ಬಗಡೆ' ನೋ. 
ಬಗಟೆಗೋಳೆ (ನಾ). (?) : ಮುದದೆ ವೈಯೆಂಬುದೇ ನಿಶ್ಚಯಂ 
ಕುಂಠವೆಂಬುದೇ ತತ್ಯಿ ,ಯಾಹಾನಿ ವೈಕುಂಠಯೆನಲಾಗಿ ಮದನಪಿತನೇ 
ಕಾಲು ಮುಜ್‌ದ ಕುಂಠನೆನಿಪ್ಪ ಪೆಸರು ಲೋಕಪ್ರಸಿದ್ಧಂ ಅದಅ:ಂದಲವನ 


ಪಾದಸ್ತಂಭವಾಗೆ ಮೆಜಿಹದುದು. ಮೇಘದಲ್ಲಿ ನೆಲದೊಳಗೊಂದು 
ಕಾಲಿರಲ್ಕದು ಬಗಟೆಗೋಳ ಮಲ ಹೆಟ್ಟಿದಂತಾಗಿರ್ದನಾ ಹರಿ ನಿರೋಧ 
ದಿಂದ (6ಕ್ಕೆ ಫು. 4-0೪-೨೫). [?) 


ಬಗಡೆ, ಬಗಟೆ (ನಾ). ೧. ಚೆನ್ನಾಗಿ ತಳಿಸದಿರುವ ಅಕ್ಕಿ ; ತೌಡು 

ಮಿಶ್ರವಾದ ಅಕ್ಕಿ : (6). ಬಗಟೆ : ೨. "ಅಕ್ಕಿಯ ಮೇಲಣ 
ತೌಡು (?) ” : (ಶ್ರಠಣ್ಠ)- 

ಬಗಡೆಯಕ್ಕಿ - ಚೆನ್ನಾಗಿ ತಳಿಸದ; ತೌಡು ಮಿಶ್ರಿತವಾದ ಅಕ್ಕಿ: ಈ 

ಸಲದ ರೇಷನ್‌ ಆಕ್ಕಿ ದನಕ್ಕೆ ಹಾಾಕುಷ ಬಗಡೆಯಕ್ಕಿಯ ಹಾಗಿದೆ (ರೂಂ). 

(+ ಮರಾ. ಬಗಡ್‌] 

ಬಗದತ್ತಿ (ನಾ. (2): ಕಟ್ಟುಳ್ಳಾನುಸಗಣ್ಣ ಮನ್ನವ ಬಣ್ಣ 

ಬೀಟುವೋಂ ಪೆಡೆಯಂ ಬೆಳಪ ಬರುದಪ್ಪವರ ಬಿರುದನೊಡ್ಡ ಬೌವೊನ್‌ 

ಯ ಆಟ್ಮ 


ಎಸ ರ್‌ 
ಹಂ ನ 


ನಿಂ 


ಬಿದ್ಧ ಬಗದತ್ತಿ ಆಣಿ ಗಣ್ಮುಕದ ಗಣಿ ಪೊಕ್ಕ ಅಬ್ಬ 
(ಎಇ. XXIV, 3೬-00: ಸು. 885). ([?] 
ಬಗದಳೆ `ಭಗದಾಳ' ನೋ. 
ಬಗದಾರೆ (ನಾ). ಒಂದು ಬಗೆಯ ಹಕ್ಕಿ: ತರ್ಕಿಪ ಬಗದಾರೆಯ 


ಕೂಡೆ ಬಹ ಕೊಳರ್ವಕ್ಕಿಯ ಕೆಲದಾಡಿಸುತ ದಿಕ್ಕಿಗೆ ಪೆಸರಾಂತ ಸಿಪಿಲೆಗೆ 

ಕವಳವನಿಕ್ಕಿ  ಕಾದಿಸುತಿರ್ದ ಮದನ (ಮೋಹತ. 3-೩38) ; 

ಮೆಲ್ನುಡಿ ಗೆಲವರೆ ಗಿಳಿ ಬಗದಾದಿ£ರೆ] . . . ಹೊಮ್ಮರಿ 

ಸುತ್ತ ಠಾಣಯುವಿರಲ: ನೋಡಿದನು (ಮೋಹಕ. ೩೦-೪೯) - 
ಬಗದಾಳ 'ಭಗದಾಳ' ನೋ. 


ಜಂಣ 
ಮಂಚದ 
[?] 


೪ 


45 


ಬಗನೆಕಳ್ಳು (ನಾ). ಬಗನೆಮರದಿಂದ ತೆಗೆದ ಹೆಂಡ. ಮದ್ಯ: 
ಅವನಿಗೆ ಕುಡಿಯುವ ಚಟವಿದ್ದಿದ್ದರೆ ಬಗನೆಕಳ್ಳನ್ನು ಅಥವಾ ಆಕ್ಕಿಯ 
ಭೋಜವನ್ನು ಕಂಡಿಸುತ್ತಿದ್ದರು (ಶಂಠಶಂ. ಇ೭).- 

[ ಬಗನೆ (<ಬಯಿನೆ) 4 ಕಳ್ಳು (ಕಳ್‌) 7 

ಬಗಬಗ (ನಾ). ಬೆಂಕಿ. ಗಾಯ ಮೊದಲಾದುವುಗಳು ಉರಿಯುವು 
ದನ್ನು ಹೇಳುವ ಒಂದು ಅನುಕರಣ ಪದ: ಹೊತ್ತಿಸಿದ ಜೆಡೆ ಬೆಂದು 
ದಳ್ಳುರಿ ಹತ್ತಿ ಬಗಬಗ (ಕಾಕಾಂ- ಭಗಭಗ] ಎನುತಲುತ್ತಮನುತ್ತ ಮಾಂಗಂ 
ಬೇವುತಿರಲು (8ಸಫು. ೧೬೨೨೩); ಗಾಯ ಬಗಬಗ ಎಂದು ಉರಿಯುತ್ತಿದೆ 


(ರೂಢ). 
ಬಗಬಗನೆ (ಅ). ಬಗಬಗ ಎಂದು: ಬೆಳಗುವನಲಂ ಬಗಬಗನೆ 
(ಉಕಾ. ಧಗಧಗನೆ] ಶಕೆ ಬೆಳೆದುರಿವುತಿಹ ಕಬ್ಬುನದ ಕಾವಲಿಯೊಳಗೆ 


ಕುಳ್ಳಿದ (ಬಸು. ೩೩-೫೩) - [ಬಗಬಗ 4 - ಅನೆ] 
ಬಗರ್‌. ಬಗರ್ಕು (ಅ). ಇಲ್ಲವೆ: ಹೊರತಾಗಿ: 'ಬಗರ್ಬಡ್ಡಿ', 
«ಬಗರ್ಹುಕುಂ' ಪರಾ. ಬಗದು ; "ಬಗರುಚಿರಾಯಿತು' ಪರಾ. 
[«-ಅರ, ಹಿಂ. ಬಗೈರ್‌; ಪಾರ. ಬಿಫೈರ್‌, ಮರಾ. ಬಗರ”, ಬಗರ್‌ ] 
ಬಗರಗೆ (ನಾ). ೧. (ಒಣಗಿದ ನದಿದಂಡೆಯಂಲ್ಲಿ ನೀರಿಗೋಸ್ಕರ 
ತಾತ್ಕಾಲಿಕವಾಗಿ) ತೋಡಿದ ಕುಳಿ. - ಗುಣಿ: “ಚುರೀ, ಚುಂಡೀ, 
ಚೂಚುಕಃ ಈ ೩ ಬಗರಗೆ” (ಹರಾಯು. ೦೧೩-೬೨): ಪಥಿಕರಜಲ್ಲೊಂಡು 
ತೋಡಿದಚಿಂಬುನೀರ ಬಗರಗೆಗಳುಮನೊಳಕೆಯ್ದ ಬತ್ತಿದ ಪಳ್ಳಂಗ 
ಳೊಳಂ (ಕಾರಂಕಾ. ೨೬೬); ಬೇಗೆ ಪರ್ವಿದ ಪರ್ವತಂಗಳ 
ಕಳೆವೊಡವಜಂಂದುನ್ನತಂಗಳಪ್ಪ ಜಲಧರಂಗಳೆ ಕಳೆಗುಂ 


ಬ 
ತಂಪಮುಂ 

ಜು 

ಮ) 


ಕೀಟ್‌ದುವಪ್ಪ 


ತೊಜಕಿಯುಂ ಬಾವಿಯುಂ ಬಗರಗೆಯುಂ ಕಳೆಯಲಾಅವು (6ರ೯ನೇ 
೬-೨೨ ನ); ಬಿಗರಗೆಯೊಳ್‌ ಮಣಲನೆನಿತ್ತಗಟ್ಟಿ ರ್‌ ಮಾನಸರನಿತ್ತು ನೀರೊ 
ಸರ್ಗುಂ (ನೀತಿಮಂ. 11, ೨6೬). 2. ಹೆಂಚಿನ ಚೂರು; ಓಡು; 


ಬಕ್ಕರೆ: “ಪಕ್ಕಳೆಂದುಂ ಬಗರಗೆಯೆೊಂದಂಂ ಬಕ್ಕರೆ” (ರಸಾ - ೬೬-೪೯೦); 
ಕೈಯೊಳ್‌ ಪಿಡಿದಾ ಲಾಗುಳವ ಕೋಲೊ ಬಗರ( ಶಾಕಾಂ- ರಿ]ಗೆಯೋ 
(ಕದ್ಮಿ9- ೦6೯); ಬೆ೦ಗಡರಿದ ಬಸುರ್ಗಳ ಕೆದರ್ದಲೆಗಳ ಕಂಗಣ್ಣುಗಳ 
ಕೋರೆದಂಡೆಯ ಸಂಗಳಿಸಿದ ಬಗರಗೆ ಬಾಳ ಕೈಯ ಭೂತಂಗಳಾ ಹುರದೊಳಿ 
ರ್ದವು ಕೇಳೆ (ಸೊಂಸೋ: ೯೨೨೬); ಜಮುಗಿಭುಗಿಲ್‌ಭುಗಿಲೆಂದು ಕಬ್ಬೊಗೆ 
ನೆಗೆಯಲ:ರಿ ಹೊಡೆದಬುಜಜಾಂಡದ ಬಗರ[ಶಾಕಾಂ. ರೊ]ಗೆಯ ಭೇದಿಸಿಜು 
(ಕುವ್ಮಾಕ: ೪-೪9) ಹಿ. (೧): ಕೆಣಕಿದರೆ ಭುಗಿಲಿಂದುದೀತನ ರಣಪರಾಕ್ರಮ 
ವಹ್ನಿ ಕರಡದ ಬಣಬೆ ಸಿಕ್ಕಿತು ಕಾಳುಗಿಚ್ಚಿನ ಬಾಯ ಬಗರಗೆಗೆ [ ಶಃ690. 
ತುತ್ತಾಗೆ] (ಕುವ್ಮಾಕ: ೩-6) 

ಬಗರಿ « ಬವರಿ ' ನೋ. 

ಬಗರು, (ಕ್ರಿ). (ಉಗುರಿನಿಂದ)*ಕೆರೆ: ಗೆಬರಂ; ಗೋರು ; ತೋಡು: 
ಪ್ರತಿಯೊಂದನ್ನೂ ಎರಡು ಮುರು ಬಾರಿ ಕೇಳಿ, ಕೇಳಿ, ಬಗರಿ, ಬಗರಿ 
ಬದಿಸುತ್ತಿದ್ದರುು (ತಂಜಿನಾ- ೬೪) : 

[ದೇ. ॥ ತಮಿ. ವರುಕ; ತೆಲು. ಬರುಕು ; ಕುಣ. ವರ್ಕ] 


ಇದ್ದುದನ್ನು ಬಗರಿ ಕೂಡಿಡಬಹುದು 


(ಶಾಳ್ಕೆವೆ- 6೬). 


ಬಗರ್ಯು. “ಬಗರ್‌? ನೋ. 
ಬಗರುಚಿರಾಯಿತು (ನು). ಸರ್ಕಾರದ ಅಪ್ಪಣೆಯಿಲ್ಲದೆ ಬೇಸಾಯ 
ಮಾಡುವ ನೆಲ: ಭೂಮಿ ಇಲ್ಲದ ಬಡವನಾದ ಬಗರುಚಿರಾಯಿತು 


ಕುಳವು ಹೆಗ್ಗಡಿಯಾಗಿ ಬಲವಾಗಿರತಕ್ಕ ಪುರುಷನ ಸಹಾಯವನ್ನು ಪಡೆಯ 

೧ 
ಬೇಕಾಗಿತ್ತ (ಶಾಳಗಾ- 3೧)- [ ಬಗರ್ಮು (ಎಬಗರ್‌) + ಚಿರಾಯೆತು ] 
ಬಗರ್ಬಡ್ಡಿ (ಅ). ಬಡ್ಡಿ ಇಲ್ಲದೆ ; (8). [ ಬಗರ್‌ + ಬಡ್ಡಿ ] 


ಬಗರ್ಬದಲಿ 


ಬಗರ್ಬದಲಿ (ಅ). ಬದಲಿಯಿಲ್ಲದೆ; ವ್ಯತ್ಕಾಸವಿಲ್ಲದೆ : (೪). 
[ ಬಗರ್‌ + ಬದಲ್ವಿ ] 
ಬಗರ್ರಜ (ಅ). ರಜವಿಲ್ಲದೆ: ಬಿಡುವಿಲ್ಲದೆ : (6). 
[ ಬಗರ್‌ + ರಜ್ಜ (5 ರಜಾ) ] 
ಬಗರ್ಹುಕುಂ, ಬಗರ್ಹುಕ್ಕುಂ (ಅ). ಅಪ್ಪಣೆಯಿಲ್ಲದೆ ; ರೆಎನ್ಕೂ 
ಜವಿಸಾನಿನಲ್ಲಿ ಕನ್‌ವರ್‌ಷನ*್‌ ಆಗದೆ `ಬಗರಹುಕುಂ' ಮನೆ ಕಟ್ಟಿದ್ದು 
ಸರ್ಕಾರಕ್ಕೆ ಗೊತ್ತಾದರೆ ನಿನ್ನ ಮನೆ ಪಾಯದ ಕಲ್ಲು ಕದಲಿಸಿ ಬಿಟ್ಟಾರು! 
(ನಮ್ಮ: ೪). ಬಗರ್ಹುಕ್ಕುಂ: ಸರ್ಕಾರದ ಜಮಾನನ್ನು ಅಥವಾ ನೀರನ್ನು 
ಬಗರ್‌ಹುಕ್ಕುಂ  ಉಪಯೋಗಿಸಿದ್ದಕ್ಕೆ .  - ವಿಧಿಸುವ ಜುಲ್ಮಾನೆ 
(ಕೆ೦ನೆ- ೦೫೩)- [ಬಗರ್‌ 4 ಹುಕುಂ] 
ಬಗರ್ಹುಕ್ಕುಂ "ಬಗರ್ಹುಕುಂ' ನೋ. 
ಬಗಲ್‌ (ನಾ). ತುಂಡು ; ಚೂರು. 
ಬಗಬಗಲ್ಮಾಡು - ಚೂರುಚೂರು ಮಾಡು: ಯುಂಗಸಹಸ್ರು 
ಕ್ಕೊಡೆಯಖಹುದೆ ಬಲದುರ್ಗಮಂ ಬಗಬಗಲ್ಮಾಡಿ ಮುರಿವಡದು 
ರಿಪುಮಸ್ತಕವನೊಗದು ಬಿಸುಡಿದ ಪಾರ್ಥ ಪಾಶುಪತಬಾಣದಿಂ (ತುರಂಗ. 
[ «ಮರಾ. ಬಖಲ* ] 
ಬಗಲ (ನಾ). ವಿಶಿಷ್ಟ ಆಕಾರದ ಒಂದು ಬಗೆಯ ಅರಬ್ಬಿನಾವೆ: 
ಫತ್ತೆವತಾರಿಗಳಲ್ಲಿಯೂ ಬಗಲಗಳಲ್ಲಿಯೂ ಸರಕುಗಳನ್ನು ತುಂಬಿಕೊಂಡು 
ಮಾಡುತ್ತಿದ್ದರು ( ಮುಂದು. 
[ «+ ಮರಾ. ಬಗಲಾ,/ತುಳು. ಬಗಲೆ ] 
ಬಗಲಂಗಿ (ನಾ). ಗಿಡ್ಡತೋಳಿನ ಒಂದು ಬಗೆಯ ಅಂಗಿ: 
[ ಬಗಲು 4 ಅಂಗ್ವಿ3 
ಬಗಲಬಂಡಿ "ಬಗಲುಬಂದು' ನೋ. 
ಬಗಲಬಂಡೆ :ಬಗಲುಬಂದು' ನೋ. 
ಬಗಲಾಂಟ (ನಾ). ಸುಳ್ಳು ಆಪಾದನೆ; ಮಿಥ್ಯಾರೋಪ : ಇದೇನು 
ಹೊಸ "ಬಗಲಾಂಟ'ದ ಸುದ್ದಿ ತಂದಾನೊ ಎನ್ನುವಂತೆ ಮಾಸ್ತರರನ್ನು 
ನೋಡಿ . . - ಕೇಳಿದರು (ಮೂರುರಾ- ೩೦)- 
[ «ಮರಾ. ಬಂಗಲಾಟ್‌. ಬಂಗಲಾಠ್‌ ] 
ಬಗಲಿ (ನಾ). ಕನ್ನ ; ಕಂಡಿ: "'ಬಗಲಿಪದ್ಧ ಿ' ಪರಾ. 
[+ ಮರಾ. ಬಗಲೀ) 
ಬಗಲಿಪದ್ಧತಿ (ನಾ). ಕನ್ನ ಕೊರೆದು ಕದಿಯುವ ಪದ್ದ 


೩೭-೫೩) - 


ಎಎ « ಸೆಮಂದ್ರಪ್ರಯಾಣ a-003)- 


(8): 


ಬಗಲು (ನಾ). ೧. ಕಂಕುಳು; ಕಕ್ಷ: 
ಸಂಭವಂ ಬಗಲೊಳೂಂತೊಲಪಿನಿಂ ತಿರುಗಲು 
ಯರ ಮೈ ಕಂಪನಂಬಡೆಪು ಒಬಗಲೊಳೆಗೆ 
(ಮುಣ್ಲತ- ೪-೮); ಪಾದರಕ್ಷೆಯನ್ನು 
ಬಗಲಲ್ಲಿಟ್ಟು ಬಸವಣ್ಣನವರ ಅರಮನೆ ಇಯ್ದನು (ಶರಲೇ- ೪೩೦.೭ ವ). 
ವ. ಮ ಕ್ಸು; ಪಕ್ಕ: ಪಡುವಲಾಗಿ ಬಗಲಾಗಿ 
ಮರಿದೂಬಲಾಗಿ ಕರಿಯ ಕಲ್ಲ ಮೇಲೆ ಹಾದು (ಎಕ, 111, ಶಿರುಮ- ೬೨-೨೦: 
ರೈತನೊಬ್ಬ. ಸ 
ಹೋಗುತ್ತಿದ್ದನು 


(ಪರಶು. ೦೩-೩೭); ಲಲನೆ 
ಜಲವಿಳಿದು ಬಾಯ:ರತವು 
ವನ್ತೆದಲ್ಲಿ ಹುದುಗಿಸಿ, 
ಎ ಇ 
ಫ್‌ 


ಕಿರಿಗಿ ಪಿರಿಗಿದ 


ಹಳ್ಳಿಯ ದಾರಿಯ ಬಗಲಿ ಗಾಡಿ ಹೊದೆದು 
೩. ಪಕ್ಷ: ಪಂಗಡ: 
ಇರಲಿ (ಅರಳು. ೩೪೭-೧೦). 

ಬೀಳು - ಅಧೀನವಾಗು ; ವಶವಾಗು : 


(ಲೋಕಕ. ೦೪) ; ಕೋಕಂ 


(ಫುನರು. ೦೮೨)- 
ಸಂಪಾದಕರು ಬಗಲಿ 
ಗೆ ಶ್ಯಾಮಣ್ಣ ಬ 


ಅಂತ 


ಬಗಲ] 


ಬಗಲಿಗೆ ಬಿದ್ದರ 


(ರೀಪಹ: 11, ೨೦೦). [-ಪಾರ, ಬಘಲ್‌, ಹಿಂ ಮರಾ. 


೬೧೮೭ 


6 


20 


25 


85 


40 


ಬಗಸೆ 


ಬಗಲುಕಸೆ (ನಾ). ಒಂದು ಪಕ್ಕದಲ್ಲಿ ಲಾಡಿಯನ್ನು ಗಂಟುಕಟ್ಟಿ 
ತೊಡುವ ಅಂಗಿ : ಮೈಯಲ್ಲಿ ಕೊಡೆಯರಿವೆಯ ಬಗಲುಕಸೆಯ ಅಂಗಿ 
ಯನ್ನು ತೊಟ್ಟಿದ್ದ (8ನಕೀ. ೨೬) - [ಬಗಲು + ಕಸ್ಯೆ) 
ಬಗಲುಚೀಲ (ನಾ). ಹೆಗಲಿಗೆ ನೇತುಹಾಕಿಕೊಳ್ಳುವ ಚೀಲ : ಅವನು 
ತಿನ್ನ ಬಗಲುಚೀಲದಿಂದ ಪುಸ್ತಕಗಳನ್ನು ಹೊರದೆಗೆದನು 
[ಬಗಲು + ಚೀಲ] 
ಬಗಲುಬಂಡಿ 'ಬಗಲುಬಂದು' ನೋ. 
ಬಗಲುಬಂದು, ಬಗಲಬಂಡಿ, ಬಗಲಬಂಡೆ. ಒಗಲುಬಂಡಿ (ನಾ). 
ಒಂದು ಬಗೆಯಂ ಆಂಗಿ : ಜಗನ್ನಾಥದಾಸರು ಬಗಲುಬಂದನ್ನು ತೊಟ್ಟು 
ಕೊಂಡು ಲಪ್ಪಾಟಿಯನ್ನು ಸುತ್ತಿಕೊಂಡು, . . ಮನೆಗೆ ಬಂದರು (ಕಂ. 
8೨೩)- ಬಗಲಬಂಡಿ : ಶರೀಫರು. . ಬಿಳೀ ಬಗಲಬಂಡಿಯನ್ನು 
ಅಚ್ಚುಕಟ್ಟಾಗಿ ತೊಡುತ್ತಿದ್ದರು (ಶರೀಫ- ೬೧ ಕವಿಕಾವೃಶಂಕಯ) ; ಚಳಿಯ 
ಸಲುವಾಗಿ ಅವರು ಒಂದು ಖಾದಿಯ 'ಬಗಲಬಂಡಿ' ಯನ್ನು ಹಾಕುತ್ತಿ 


(ರೂಢಿ)- 


ದ್ವರು (ಎರ್ರುವ. 060). ಬಗಲಬಂಡೆ : ವೇದವ್ಯಾಸಾಚಾರ್ಯ ಉಟ್ಟಿದ್ದು 
ಅಂಚಿನ ದೋತರ, ತಲೆಗೆ ಸುತ್ತಿದ್ದು ಕೆಂಪುಬನಾತು, ಮೈಯಲ್ಲಿ ಶುಭ್ರ 
ವಂದ ಬಗಲಬಂಡೆ (ಉದವೈ. ೬). ಬಗಲುಬಂಡಿ : ಹಿಂದಕ್ಕೊಮ್ಮೆ 
ಬಗಲುಬಂಡಿಗಳನ್ನು ನಮ್ಮ ಪುರಾತನರು ಹಾಕುತ್ತಿದ್ದರು (ಮುಂಗಾಪು- ೨೪): 
[.-ಪಾರ. ಮರಾ. ಬಗಲ್‌ಬಂದ್‌ ; ಹಿಂ. ಬಗಲ್‌ಬದೀ)] 
ಬಗಲೆ, ಬಗಳಿ (ನಾ). ೧. ತಂ೦ತ್ರಿಕರಂ ಪೂಜಿಸುವ ಒಬ್ಬ ದೇವತೆಯ 
ಹೆಸರು: ಈ ಎಲ್ಲಾ ಕ್ರಮಗಳೂ ಸಚ್ಚಿದಾನಂದರೂಪಿಣಿಯಾಗಿರುವ 
ತ್ರಿಪುರಾ, ಲಲತಾ, ಪರಾ, ಬಗಲಾ ಮೊದಲಾದ ಸಾವಿರಾರು ಸಂಕೇತ 


ಗಳಿಂದ ಸೂಚಿಸಲ್ಪಡುವ ಶಕ್ತಿತಾದಾತ್ಮ್ಯವನ್ನು ಉಂಟುಮಾಡುವವು 
ಗಳಾಗಿವೆ (ಕಾಂದ- 3೨೮): ಬಗಳೆ : ೨. ವಗಲಾದೇವತೆಯನ್ನು 
ಕುರಿತು ಹೇಳುವ ಮಹಾಮಂತ್ರಗಳಲ್ಲಿ ಒಂದು: ಬಗಳಾ. . - 
ಇತ್ಯಾದಿ ಮಹಾಮಂತ್ರಗಳು (೨ಿವೇಕ- 60)- [ಆ ಸಂ. ಪಗಲಾ] 
ಬಗಸಿಗೆ (ನಾ). ಬೊಗಸೆ; ಅಂಜಲಿ; ಕುಂಚಿತಾಂಗುಲಿಗಳನ್ನುಳ್ಳೆ 
ಆಂಗೆಯಾ ಪ್ರಸೃಶಿಯೆನಿಸುಗು. ಅದು ಕುಡಿತೆ; ಆ ಎರಡೂ ಕೂಡಿದರೆ 


ಆಂಜಲಿಯೆುನಿಸುಗು, ಅದು ಬಗಸಿಗೆ (ನಾತರಾ: $). 
ಬಗಸು, `ಬಯುಸ್ಮು' ನೋ. 
ಬಗಸ್ಮು (ನಾ). ೧. ಆಸೆ; ಹಂಬಲ : 


[ಎಬಗಸೆ] 


ಅಗಸಿಯ ತೆರಿ ನನ್ನ ಬಗಸುಳ್ಳ 
ತಳವಾರಾ ಬೊಗಸಿ ತುಂಬಡಕಿ ಬಿಳಿಎಲಿಯ ಕೋ(ವಣ್ಣಗೆ- ೩). ವಿ. (?) 2 
ಸೊಗಸದಿಂ ಬಗಸಿನಿಂ ಮಿಗಿಲಾಗಿ 

[ಆ ಬಗಸು,] 

ಬಗಸೆ, ಬೊಗಸೆ (ನಾ). ೧. ಎರಡು ಅಂಗೈಗಳನ್ನೂ ಕೂಡಿಸಿದುದು ; 
ಸೇರೆ; ಅಂಜಲಿ : . ಕುಡುತೆ ಬಗಸೆ ಮೊಅಂ ಗೆರಸಿ . . . ಮೊದಲಾದವು 
ಅವಮಾನಮೆಂಬುದಕ್ಕುಂ (ಶ್ರಾನಾ- ೩6-0೬); ಒಗೆದೊಗೆದು ಕಾಲ್ಬಿರುಹಿ 

೨೨೦ ಮೊಗೆಮೊಗೆದು 


ಲಘುವಾಗಿ (ಶನಮುು- ೪೮-೩೦). 


ಕುಡವುತಂ (ತತುಪು. ೩-೬-೬೮); 
ಇಡಿಗಳನ್ನು ನಿಲ್ಲಿಸದೆ ಹಾಗೆಯೇ ಮೇಲೇರಿ ಬಗಸೆ ತುಂಬ 
- ಹಾಕುತ್ತಿದ್ದರು (ಮುಲೆನಾ. ೦86). ೨. ಒಂದಂ 
ಯಾರ್ರಿದರ್ರು ಬಂದ ಪುಂಣ್ಮಾತ್ಮರು 
ಬಗಸಿ ನೀರ್ರು ಆಕಬೇಕೆಂದು ಬೇಡುತ್ತೇನೆ 
15 9). ಬೊಗಸೆ: ೧. ರಕ್ತವನ್ನು 
ಬಾರಿಬಾರಿಗೂ ಕುಡಿಯುತ (ಕೃರಾಕ. ೦೬೬); 

ಕೈಗಳನೆರಡನು ಪರಿಮಳಗೊಳಿಸುವುದಲ್ತೆ 
೨. ಆಕೆಯನ್ನು ಮೂರುಲೋಕ ಸುತ್ತಿಸಿ, ಮೂರು 
ಬೊಗಸೆ ನೀರನ್ನು ಕುಡಿಸದೆ ಬಿಡುವೆನೇ 9 (61 ಪ್ರ - ೦೭೦)- 


ಜಾ 
ಉಡಿ ಎಲ್ಲ 
ಶೆ 
(ವನಿ ಆರಿ, ೧೯೨೯. ೪೭-೧೬; 
ಬೊಗಸೆಗಳಿಂದ 


ಕಾಗಿ 
ಬೊಗಸ್‌ಯೊಳಿರಿ ಹೂವು 


(ಇಂತಾಪೆ. ೬೯-೩೩) 


ಬಗಸೆಗಣ್‌ ೬೧೮೮ ಬಗುನಿ 
ಬಗಸೆಗಣ್‌, ಬಗಸೆಗಣು. ಬಗಸೆಗಣ್ಣು, ಬೊಗಸೆಗಣ್‌, ಬೊಗಸೆ (ಸತು. 9೭-೧೦). ೫. ಬೇರೆ ಮಾಡು ; ಬೇರ್ಪಡಿಸು ; ವಿರಳ 
ಗಣ್ಣು (ನಾ). ಬೊಗಸೆಯಷ್ಟು ಅಗಲವಾದ ಕಣ್ಣು : ಬಗಸೆ ಗೊಳಿಸು (?) : ಬಗಿದಗುಟಿಕೊಂದದಂತೆ ತೆಗೆದಾಜಸಸಿದೋಗರದೊಳ್‌ 
ಗಣ್ಮು ಡಿನೋಟವಮಮ ಪೊಸಗಾಡಿಯಂ ತೆಗೆಯೆ (ಕರ್ಮರಾ. ೩-೩೦); ಬಗಸೆ ಪೊದಳ್ಹು ಕಮ್ಮಗೆ ಕೆನೆಗೊಂಡ ಗೆಡ್ಡೆ ಮೊಸರಂ ಸುರಿದು . . . ಕಲಸಿರ್ದ 
ಗಣ್ಗಳೊಳು ಲಾಸವೆಸೆಯೆ ರಸವೊಗುವಂತೆ ಪಾತ್ರವಾಡಿದಳು ತಣ್ಣಲಸುಗೂಟನಿಳಾಪತಿಗಿತ್ತಂ (ಲಲನ. 8-೬೨) ; ನಿಡುಗೇಶವ :ಗಿ 
(ರರಕ- ೦೩-೬೮); ಮೊಗಮವನಿತುಮಂ ವ್ಮಾಪಿಸಲೆಳಸುವ ಬಗಸೆ| 8 ಬಗಿದು ಕವ್ಮೆಣ್ಣೆಯನೊಡನೆಜ*ದೊರ್ವಳವಳಿಗೆ , ೬ ೬ ಉಗುರ್ಗಳನಾಡಿ 
ಗಣ್ಣಳಂ ಮೇರೆಯೊರ್ಳ ನಿಲಿಸುವೆಲ್ಲಿಗಟ್ಟೆಗಳಂತಿರ್ಪ ಪುರ್ಬುಗಳುಂ ಸಿದಳು  (ಕುರಾಸಾಂ- ೨೪-೪೩). ಓ. (ಆಲಂ) ನಾಶಮಾಡು ; ಇಲ್ಲ 
ಮನಂಗೊಳೆ (ಕಳನಂ. ೩೬-೦೪). ಬಗಸೆಗಣಂ : ಸಸಿಯನ್ನ ವಾಗಿಸಂ : ಕೌರವನ ತಮ್ಮಂದಿರ ಸುಸನ್ನಾಹವ ವಿಸಂಚಿಸಿ ಬಗಿದು ಸಮ 
ಮೊಗದೊಳು ಮೊಳಿವ ವಿಸಿಸೆಯ ಚೆನ್ನಮಾಣಿಕದುಟಿ ಬಗಸೆಗಣು ಸಪ್ತಕರನೊಡೆಹಾಯ್ದಿ (ಕುವ್ಮಾಕ- ೦೪-೨೪). 
[ಶಾಕಾಾ. ಣ್‌]ತಿಂಗಳರೆನೊಸಲು (ಖಳರ: 9-೬). Gio : [ದೇ.॥ ತಮಿ. ವಕೈ, ವಕು; ಮಲ. ವಕಯು, ವಕು] 
ಒರ್ವಳಂ ತನ್ನ ಬಗಸೆಗಣ್ಣಿಂ ಮುರಿದು ನೋಡೆ (ಕರಣ. ೮-೫೬);ಬಗಸೆಗಣ್ಣ | 19 | ಬಗ್ಗಿ (ನಾ). ೧. ಸೀಳುವಿಕೆ ; ಕತ್ತರಿಸುವಿಕೆ: (೪). ೨. ಹೋಳು; 
ಮಲಾಂಗಿಯರೈ ತಂದರು! ಬಿಗಿದ ಪುರ್ಬಿನ ಪೆಣಿ ನೊಡನೆ (ಶಂಪ್ರ ಸಂ. ೪- ಅ ಭಾಗ ; ಇರ್ಬಗಿ' ಪರಾ. ಹ. ಸೀಳು; ಬಿರುಕು: ಕೊಯ್ಕೆ 


ಕಷ 
"ಕೃಷ್ಣ ಎನ್ನಿ ರೊ 


ಬೊಗಸೆಗಣ್‌: ಬೊಗಸೆಗಂಗಳ ಬಾಲೆಯರ ತಂದಾತನ ಶಿ ಶ್ರೀ 


(ಕನಕ. ೧೩೦-೩) : ಭಟ್ಟಿನಿಯ ಬೊಗಸೆಗಂಗಳಲ್ಲಿ ಕಂಬನಿ ತುಂಬಿ ಬಂದಿತು 
(ಕಾ೫೪. ೩೭೪). ಬೊಗಸೆಗಣ್ಣು : ಬೊಗಸೆಗಣ್ಣಿನ ಮುಗುದೆಯನು 
ನೋಳ್ಪೆ  (ಕಾಕಂಂತ: ೧೮ 98ಕರ್ದ) : ಅವಳ ಬೊಗಸೆಗಣ್ಣುಗಳಲ್ಲಿ 


ತುಂಬುತ್ತಿದ್ದ ನೀರನ್ನು ನೋಡಿದಾಗ ಗಲಿಬಿಲಿಗೊಂಡ (ವಾತ್ಮಲ್ಮ. ೩೭) - 
[ಬಗಸೆ ೬ ಕಣ್‌] 

ಬಗಸೆಗಣು “ಬಗಸೆಗಣ್‌' ನೋ. 

ಬಗಸೆಗಣ್ಣು “ಬಗಸೆಗಣ್‌' ನೋ. 

ಬಗಸಿಗೈ (ನಾ). ಜೋಡಿಸಿದ ಕೈ ; ಸೇರೆಗೈ : ಬಗಸೆಗೈಗಳಲಿ ನೀರ್ವಿಡಿದು 
`ಶ್ರೀರಂಗೇಶ ಸೊಗಸ:ಗಾತಿಯರ ಮೇಲಿಡಲು 

[ಬಗಸೆ + ಕ್ಸ (< ಕೆಯ) ] 

ಬಗಳಾಮುಖಿ (ನಾ). ಇ ಬಗಲೆ ೧: ಗಿರಿಗಳೊಳು ಸುರಗಿರಿಯು 
ಭೂಮಿಯ ತರುಗಳೊಳು ಮಂದಾರ ದೈವತದಿರಎನೊಳು ಬಗಳಾ 
ಮುಖಯ . (ಶ್ಥಾನಸಿಂ- ೧-೦೩). [ಆ ಸಂ. ವಗಲಾಮುಖೀ] 

ಬಗಳಿ "ಬೊಗಳಿ' ನೋ. 

ಬಗಳೆ «ಬಗಲೆ' ನೋ. 

ಬಗಾಟಬಗರಿ "ಬೊಗಾಟಬುಗರಿ' ನೋ. 

ಬಗ್ಗಿ (ಕ್ರಿ). ೧. (ಎರಡಂ ಭಾಗಗಳಾಗುವಂತೆ) ಸೀಳು; ಹೋಳು 
ಮಾಡು : “ಬಗಿ--ವಿಶ್ಲೇಷೇ (ಭಾಗ ಮಾಡು)” (ಕತಾ); ಅಂಬರಂಬರಂ 
ಬಗಿದು ನಿಮಿರ್ವ ([ಶಾಕಾಂ. ಬಳೆದು ಮಿಳಿರ್ವ] ತೆರೆಗಳ್‌ (ಆಂಪು. 
೦೨-೭೪ ವ); ನಿಮ್ಮುದರವ ಬಗಿದಾನು ಹೊಗುವ ಭರವೆನಗೆ (೭ಸವ: 

ಈಗಳೆ ನಿಮ್ಮನುಗಿದುಂ ಬಗಿದುಂ ದೆಸೆವಲಿಗುಡುತುಮೆನ್ನ ಚಿನ್ನ 

ತಮ್ಮನಂ ಕೊಳ್ಳೆಂ (ಕಾಶಾಶ್ಮ- ೦೫೭-೨), ವಿ. ಕೆದಕು ; ಬೆದಕು : 

ಪಿರಿದಪ್ಪೆರೆಯಂ . . . ನಿಷ್ಮುರದಿಕ್ಕಿ ಮೆಟ್ಟಿ ಪುಬುಗಳ್‌ ಕರಮೆಲ್ಲೆಡೆ ಪತ್ತಿ 

ಬಗಿದು ತಿನೆ ವುಯ್ಕಡಗಂ (ರರ್ಮಾಮ್ಮ.. ೩-೭೪). `ಬಗಿಯೇಟಜು' ಪರಾ. 

೩. ಎರಡು ಭಾಗಗಳಾಗುವಂತೆ ತಳ್ಳಿ. ಜಾಗ ಮಾಡಿಕೊಳ್ಳು 

ಮೊನೆಯಂಬಿನ ತಂದಲೊಳರ್ಜನನಂ 


(ಕಂವವಿ. ೨೫-೦೨೬). 


೪೭) : 


ಕರ್ಣನಂಮನಿನಿಸು ಕಾಣದಣಂ 
ಮೆಲ್ಲನೆ ಬಗಿದು ನೋಡಿ ಕುಡುಮಿಂಚಿನಂತೆ ಮೇಗೊಗೆದು. ನಾರದಂ 


ನರ್ತಿಸಿದಂ (ಶಂಶರಾ. ೦೨-೦೮೪) ; ಸೌಂದರಪೆರುಮಾಳೆಯಿರ್ದ ವನಕ್ಕೆ 
ಬಂದು ಆಲ್ಲಿ ಮುಂದೆ ನೆರೆದಿರ್ದ ನೆರವಿಯಂ ಬಗಿದು ಎನ್ನ ಭಕ್ತನ ಕೂಡಿ 


(5096. ೩-63) ; ಬಿಡುಮುಡಿಯ ಕಟ್ಟದೆ ತವಕದಲ್ಲಿ ನೋಳಕ್ತಿತ್ಸುಕ್ಕದಿಂ 
ಮಂದಿಯ ಬಗಿದು ಚೆಶ್ಲೆಗಂಗಳೋಕ್ಷಿಸುತ್ತಿರ್ದಳೊರ್ವಳಾ ಕುವರನ 


ಮಹೋತ್ಸವವನು (ಕಂತ್ರಿ, ೫-೦೪). ೪. ಅಗೆ; ತೋಡು: 
ಪಾತಾಳಮಂ ಮುಟ್ಟುವಗಳುದ್ಧದಿಂ - *. * ಎಸೆವುವಾ ಪುರವು  (ಐಕಾಂರ, 
'ಜೆ- 3೮೦-೦); ಹೊಸವೊಅತೆಯಂ ಬಗಿಬಗಿದು ತೋಡಿದಡಲ್ಲದೆ; ಕೈಕೊಳ್ಳನಂ 


ಬಗಿವು 


ಪೊರಳ್ವಿ ಕುತ್ತೆ ಕೊಜಕಿದಿಕ್ಕಿ ತಡಂಗಡಿದೊಟ್ಟೆ ನೆತ್ತಿಯಂ ಪೊಯ್ಯೆ ಬಟಲ್ಲು 
ವೈತರಣಿಯಂ ಪುಗೆ ಕಾಯ್ದು ಲೋಹವಾರಿ ಚುಂಚುಯ್ಕೆನೆ ಸುಟ್ಕು 
ಹುಣ್ಣರಳಿ ಮೆಯ್ಮನಿತುಂ ಬಗಿಯಾಗಿ ಬಾಯ್ಗ್ಲಳಿಂ ಹುಯ್ಕಲನಿಕ್ಕುವಂ 
ಕೊಳಅ೨ ಕೊಳ್ಳುದಿಮಳ್ಳುದಿಗೊಂಡು ಮಗ್ಗುವರ್‌ (ಅನಂಕ). ೯-೩೨). 
[= ಬಗಿ./ ತೆಲು, ಬಗಿ < ಪಕ್ಕ] 

ಬಗ್ಗಿ. ಬಗ್ಗಿ (ನಾ). (ಉಕ) (ನಾಲ್ಕು ಚಕ್ರಗಳುಳ್ಳ. ಒಂದು ಅಥವಾ 
ಎರಡು ಕುದುರೆಗಳನ್ನು ಕಟ್ಟುವ) ಒಂದು ಬಗೆಯ ಕುದುರೆಯ 
ಗಾಡಿ: ಸಾರೋಟಂ : ಜಾಗಿರದಾರರ ಮಕ್ಕಳು ವಿರಾಜಮಾನರಾಗಿ 
ಒಂದು ಬಗಿಯಲ್ಲಿ ಕುಳಿತುಕೊಂಡು ಆ ಶಾಲೆಗೆ ಹೋಗುತ್ತಿದ್ದರು (ಇತಿಕ್ರ್ರೀ- 
೩೦); ಜ್ಞಾ ನಶಂಕರರು ಬಾಡಿಗೆ ಬಗಿಯನ್ನು ಹಿಡಿದು ಮನೆಗೆ 
ಹೊರಟರು (ಕ್ರೀವೂಕ್ರ. ೩೪)- ಬಗ್ಗಿ : ಒಬ್ಬನು ಅಥವಾ ಇಬ್ಬರು ಸವಾರಿ 
ಮಾಡಬಹುದಾದ ಹಗುರವಾದ ಗಾಡಿ: 


1% 


20 


ಬಗ್ಗಿ (Buggy- ಇಂ). 


[+ ಇಂ. Buggy: 1 ಅರ. ಬೋಗೀ ; ಹಿಂ. ಬಗ್ಗೀ, ಬಗ್ವ್ವೀ ; 
25 ಮರಾ. ಬಗೀ) 
ಬಗಿನಿ 'ಬಯಿನೆ ' ನೋ. 
ಬಗಿಯೇಟು (ನಾ). ಕೆದಕಿದುದರಿಂದ ಉಂಟಾದ ಗಾಯ : ಅರೆವೆಣನಾ 


ದೊಡಂ ಬಿಡದೆ ಮಾಡುವ ದೀವಿಗೆಯಾಸೆಯುಳ್ಳ ಬೀರರ ಬ[20890- ಬಿ] 
ಗಿಯೇಅ ಬಾಯುಗಿಲು ಸಿಂಕಿಪ ಕೆಂಡದ ಸತ್ತ ರಾಜಪುತ್ರರ ವನಿತಾಜನಂ 
ತೊಟ್‌ದು ತೋ (ಕೋ) ಳ್ಲುದಿ ಬಾಳ್ಗುದಿಯಾಗಿ ಬೇವ ದಳ್ಳುರಿಗಳ ಮೂಲೆ 
ಗೊಂಡ ಬೆಳಗಿಂ ಬೆಳಗಾಯ್ತೆರಡುಂ ಬಲಂಗಳೊಳ* (6ನಂಘು- 
[ಬಗ್ನಿ + ಏಜ್ಮು (ಆಏ) 7 
ಬಗಿಸು (ಕಿ). ೧. ಸೀಳಂವಂತೆ 'ಮಾಡು; ಸೀಳಿಸು: ಉದ್ರೇಕದಿಂದೀಕೆಯು 
ದರಮಂ ಬಗಿಸಿದ ಸತಿದ್ರೋಹ ನಾಲ್ಕು (ಕೆಂಪು. ೪-೩೧). ೨. ಅಗೆಯಿಸು; 
ತೋಡಿಸು: ಹೊಲದ ಮಣ್ಣ ನ್ನೇ ಬಗಿಸಿ ತೆಗೆದು ಸಾರಿಸಿ ದೊಡ್ಡದೊಂದು 


30 


೦೦-೪೭). 


ಕಣವನ್ನು ಮಾಡಿಸುತ್ತಿದ್ದ ರು (2909. ೬೩) -  ' [ಬಗ್ಗಿ . ಸು) 
ಬಗೀಚಾ. ಬಗೀಚೆ (ವಾ). ಸಣ್ಣ ತೋಟ; ಕೈತೋಟ: ಇದು ಬಂದ 
ಹೋದವರ ದಶಿಯಿಂದ ಮಾಡಿದ ಬಗೀಚಿಂ ಅಂತ ಶಿಳಿದಿಯೇನು 9 
ರಾಂಡಾಯು. ೦೪)- ಬಗೀಚೆ; ಹಿಂ ದೊವೆನ್ಮ ಹೇಳಿದ ಬಗೀಚೆಯೊಳಗಿನ 
40) ಬಂಗಲೆಯಲ್ಲಿ ಇಬ್ಬರೂ ಕೂಡಿ ಸುಖವುಗಿ ಕಾಲವನ್ನು ಕಳಿಯ 
ಬಹುದಾಗಿದ್ದಿ ತು (೭ಳಗು- ೩೬)- 
[... ಪಾರ. ಬಾಗಚಾ; ಹಿಂ. ಬಗೀಚಾ, ಮರಾ. ಬಗಿಚಾ, ಬಗೀಚಾ] 


ಬಗೀಚೆ `ಬಗೀಚಾ' ಮೋ. 
ಬಗುತ “ಬಕುತ' ನೋ. 
ಬಗುತಿ 'ಬಕುತಿ' ನೋ. 
ಬಗುನಿ "ಬಯಂನೆ' ನೋ. 


45 


ಬಗುಳ್ಳು 'ಬಗುಳ್‌,' ನೋ. 


ಬಗುಲಿ 


ಸಸ: 


ಬಗುಲಿ (ನಾ). ಒಂದು ಬಗೆಯ ಮರಸದ. ಬಗುಲಿ. ಹಂಜರಿಕೆ 
ಕುಚ್ಚು, ಮರಸುತ್ತುಬಳ್ಳಿ (ಮ್ಮ 8ಗ- ೦೬-೨೯೨). [7 
ಬಗುಸಾಳೆ (ನಾ). ಬೊಗಳಿ; ಬಡಾಯಿ: ಒಂದೇ ಪೆಟ್ಟಿನಲ್ಲಿ ಹೊಡೆದು ಹಾಕಿ 
ಬರುತ್ತೇನೆಂದು ಬಗುಸಾಳೆ ಮಾತು ಕೊಚ್ಚಿ . . . ಮನೆಯ ದೂಲದ 
ಮೋಲೆ ಬಂದು ಕೂತುೂಕೆೊಂಡಿತು (ಕಳಾಮಂ. 11, ಇಒ). [?) 
ಬಗುಳ್‌,. ಬಗುಳಂ,. ಬೊಗಳು. ಬೆೊಗುಳು, (ಕ್ರಿ). ೧. ನಾಯಿಯು 
ಕೂಗಂ, - ಧ್ವನಿ ಮಾಡು: “ಬಗುಳ್‌. _ಕುರ್ಕುರಧ್ವನಾ, ಸಾರಣೆೇ ಚ 
(ಆಮುಶಂಕೆಯಿಂದ ತೊಂದರೆಪಡು)" ($ನರಾ) : ಪೆರ್ಬಡಿಕೆಯ ನಾತ 
ಮಾನೆಗಳ ಬಲೈಣನಂ ಬಗುಳುತ್ತೆ ಮುತ್ತಿ ಕೀವುಡುತೆ ತಗುಳ್ವಿನಂ ತೆಗೆವ 
ವಾಯ್ಸಳಗುರ್ವಿಸುತಿರ್ಪ್‌_ತೋರ್ಪ ವೇರಡವಿಯ ಬೇಡವಳ್ಳಿಗಳ 
ನೀಕ್ಷಿಸುತುಂ (ಊಉಾನ- ೬-೩೩); ಬಾಟ್ವಿ ಮನೆಗೊಂದು ಬಗುಳ್ಳುದು 
ಬೇಟ್ಕುಂ (ಅಕೂತ್ರ- ೦-೪೦). ವಿ. ಗಳಹು; ಅಪಲಾಪ ಮಾಡು: 
ಹರಟಂ: ನ್ಯಾಯಮಿದು ಧರೆಗೆ ದುರಭಿಪ್ರಾಯದೆ ದುರ್ಜನನ ಮೊಆಕಿಯಂ 
ಕಂಡೊಡೆ ಥೂ ಚೀಯೆಂಬುದುಜ* ಬಗುಳ್ವನ ಬಾಯೊಳಗುಗುಟಿ8ಂಬ 
ನಾಡ ಗಾದೆಯ ಬಲದಿ೦ (ಧರ್ಟುನಾ. ೧-೬೪): ನಾಯೆ ಬಗುಳದೆ ಕೆಲ 
ಸಾರು (6ರ: 8-8-೬). ಬಗುಳ್ಳು, : ೧. ಮುಳಿದು ಬಗುಳುವ 
ನಾಯ್ಗೆ ಚಂದ್ರಮನಳುಕುವನೆ (ಕುಶ್ಮಾಉ. ೬೦೩. ೦೦-೦೬) ; ನಾಯಿಯೊಂದು 

೬. ಬಗುಳಿತು ವಿ. ಬಗುಳುವಿವದಿರು ಹರಿಯ 
ಬಡಿಹೊೋರಿಗಳಲಾ (ಕಾಪ್ಮಸ. 0೦೪); ಬಾಯ ಬಡಿಕರು ಬಂದ 
ಬಣ್ಣಿಗೆಯೆಸಗಿ ಬಗುಳುವರು (ಕೃಷ್ಠಾಣಾ. ೦೫-೨೪). ಬೊಗಳು: ೧. ಆನೆ 
ಕಂಡು ಶ್ವಾನ ಬೊಗಳಿದ ಹಾಗೆ (ಗಾರ). ೨. ಶರಣ ಐಕ್ಕ ಗುರು ಚರ 
ಪರೆವೆಂದು ಬೊಗಳುವ ಕುನ್ನಿಗಳ ನೋಡಿ (ಮಹಾದೇ. ಇ. ೪೭-೨೨೩): 
ಹುಸಿಯ ಬೊಗಳುವನೊಬ್ಬ ಹುಚ್ಚ ಹೊಲೆಯ (ಫ್ರರಂದ- ೦-೦೬೪-೪); 
ಈ ಗಂಡುಹುಡುಗರು ಏನೇನೋ ಬೊಗಳುತ್ತವೆ (ಕಂಗಗೋ- «ಓ). 
ಬೊಗುಳು, : ೩. ಒದರಂ; ಹೇಳು : ಯಾವ ತೋಟ ಲೂಟಿ ಹೊಡೆ 
ಯುವುದಕ್ಕಿ ಹೋಗಿದ್ದಿರಿ. ನಿಜ ಬೊಗಳಿ (ಳಹು. ೩೨). 

ಬಗುಳ ಸನ್ನಿ - ಬಗುಳುಸನ್ನಿ: ಏತರಿಂದಿವಗೀ ಪರಿಯ ಕಡುಮಾತು 
ಬಂದುದೊ . .. ತನುಚಾತಗಿಕ್ಕಿತು ಬಗುಳ ಸನ್ನಿ ಎಕಾರವಕಟ (ತ್ರ ಹಾಕ್ತ 
೦೦-೪). [ದೇ.॥ ತುಳು. ಬಗುಳು, ಬಗಳು. ಬಗುಲ್‌*, ಬಗುಲು] 
ಬಗುಳ್ಕ್‌ (ಕ್ರಿ). ಭೇದಿಯರಾಗು; ಆಮಶರಕೆಯಂಂಟಾಗು: “ಬಗುಳ್‌_ 
ಕುರ್ಕುರಧ್ವನಾ, ಸಾರಣೇ ಚ (ಆಮಶಂಕೆಯಿಂದ ತೊಂದರೆ ಪಡು)" 
(ತರುರಾ). [?) 
ಬಗುಳಾಟ, ಬೊಗಂಳಾಟ (ನಾ. ಕೆಲಸಕ್ಕೆ ಬಾರದ ಮಾತು; ಹರಟಿ: 
ಬಂಡುಗಲೆ ಬಗುಳಾಟವಾಡುತ ಮಿಂಡರೊಡನೆ ತಿರುಗುವ ತುಂಡುವೆ ಶಯ 
ರ್ತುಡುಕುಜಗಕತಿ ಭಂಡೆರಲ್ಲ (ಕರಳೀ. ೩೬೪-೩), ಬಗೆಯದೆ ಪುರುಷನ 
ವಜಾತಾ ನೆಗೆಗೇಡಿತನದಲ್ಲಿ ಬಗುಳಾಟದೊಳಗಿಹ ಎಗಡೆಯಾದರೆ ನಿನ್ನ ನೆನೆಯ 
(ಕೆಕೋಕ- ೦೮-೬). ಬೊಗುಳಾಟ : ಆವ ತೆರದ ಬೊಗುಳಾಟಮನ್ನುಲಿದರೀ 
ಭೊಪೂಲರು (6ರನುು. ೩-೦೪). [ಬಗುಳ್ಳ್‌ + ಆಟ] 
ಬಗುಳಿಸು, ಬೊಗುಳಿಸು (ಕ್ರಿ). ನಾಯಿಯು ಬಗುಳುವಂತೆ ಮಾಡು: 
ಆ ಹುಡುಗೆ ನಾಯಿಯನ್ನು ಛೂ ಬಿಟ್ಟು ಬಗುಳಿಸಿದನು (6). 
ಬೊಗುಳಿಸು: ನೀನು ಆ ನಾಯಿಯನ್ನು ಹಿಂಸೆ ಮಾಡಿ ಬೊಗುಳಿಸಬೇಡ 
(ಕೂ9) - [ಬಗುಳ್ಳು (ಎಬಗುಳ್‌; ) 4 ಇಸ್ಟು) 


[ed 


(ಪುಜಾಲ. ೧೦೨). 


ಬಗುಳ್ಳು. ಬಳ್ಳ್ಳು. ಬೊಗುಳ್‌, ಬೊಗುಳ್ಳ, ಬೊಳ್ಳು (ನಾ). ೧. 
(ನಾಯಂ,ನರಿ ಮಂಂತಾದ) ಪ್ರಾಣಿಗಳು ಕೂಗುವಿಕೆ,_ಅರಚುವಿಕೆ: 
ರಾತ್ರಿಯೆಲ್ಲಾ ಎದುರುಮನೆಯ ನಾಯಿಯ ಬಗುಳಿನಿಂದ ನಿದ್ರೆ ಮಾಡ 


೬೧೮೯ 


ಬಗೆ, 


ಲಾಗಲಿಲ್ಲ (ಕ). ೨. ಗಳಹುವಿಕೆ; ಬಡಬಡಿಸುವಿಕೆ: 'ಒಗುಳುಸನ್ನಿ' 

ಪರಾ. ಬಳ್ಳ್ಳು: ೧ 'ಬಳ್ಳಿಕ್ಕು'. “ಬಳ್ಳುಗೆಡೆ' ಪರಾ. ಬೊಗುಳ್‌ : 

೧... * ಭಂಡನೆಂ, ಭಂಡನೀಯೆಂ, ಭೆಂಡ್ಕಂ, ಈ ೩ ಬೊಗುಳ್‌ ” 

(ಕಾತಳ್ಕ- ೧೦೦). ಬೊಗುಳ್ಳು: ವಿ. `ಬೊಗುಳುಸನ್ನಿ' ಪರಾ. 
ಬೊಳ್ಳು: ೧. "ಬೊಳ್ಳಿಡು', "ಬೆೊಳ್ಳೂಗರೆ' ಪರಾ. 

[<ಬಗುಳ್‌, . / ತುಳು. ಬಗಳು) 

ಬಗುಳುಸನ್ನಿ, ಬೊಗುಳುಸನ್ನಿ (ನಾ). ಜ್ವರದ ತಾಪವು ಹೆಚ್ಚಾಗಿ. 
ಅಸಂಬದ್ಧವಾಗಿ ಮಾತನಾಡುವಂತಹ ಒಂದು ಬಗೆಯ ರೋಗ: 
“(ಟೈಫಸ್‌ ಜ್ವರದಲ್ಲಿಯಂತೆ) ಮಾತುಡುವ, ಗೊಣಗುಟ್ಟುವ. -ಸ್ನೌ; ಬಗುಳು 
ಸನ್ನಿ" (77phomenia- 6068). ಬೊಗುಳುಸನ್ನಿ : ಆತ ಬೊಗುಳುಸ್ನು 
ಯಿಂದ ರಾತ್ರಿಯೆಲ್ಲಾ ಕೂಗಾಡಿದನು (॥ೂ9).  [ಬಗುಳ್ಳು ; ಸ್ನ) 

ಬಗುಳೆ, ಬೊಗಳೆ (ನಂ). ೧. ಕೆಲಸಕ್ಕೆ ಬಾರದ ನಾತು; ಪೊಳ್ಳು 
ಹರಟಿ: “ ಪೊಳ್ಳುಹರಟೆ ; ಬುರುಡೆ; ಬಗುಳಿ ; ಅವಿವೇಕದ ಮಾತು ; 
ಅವಿವೇಕ” (8098. 3060). ಬೊಗಳಿ: ೧. ನಿಜವಾದ ವೀರನಿಗೆ ಇಂತಹ 
ಬೊಗಳಿಯು ಸರಿಯೆನಿಸದು (ಹಿಂಕಿಕು. ೭). ೨. ಸುಳ್ಳು ಪ ಅದೆಲ್ಲ ಬರೀ 
ಬೊಗಳೆಯೆಂದೇ ನನ್ನ ಅಭಿಪ್ರಾಯ (ಪಾಫೋಲೀ- ೦೬೭). ೩. ಬಡಾಯಿ: 
ಅವನು ಬೊಗಳಿ ಕೊಚ್ಚಿಕೊಳು ಎವುದರಲ್ಲಿ ಬಲು ಗಟ್ಟಿಗ (ಕೂ). 
೪. ಬಡಾಯಿಕೋರ : ಈತ ಎಷ್ಟಿದ್ದರೊ ಬೊಗಳೆ (ಳಲ್ಮಾಕಿ: ೦೯). 

ಬೊಗಳೆ ಬಡು - ಸುಳ್ಳು ಹೇಳು; ಸುಳ್ಳಾಡು : ರುದ್ರನನ್ನು 

ಹಿಗ್ಗಿಸಲು. . . ಸೋಮಯಾಜರು ಬೊಗಳಿ ಬಿಡುತ್ತಾರೆ (ರೇನಕೊ. 090). 
ಬೊಗಳೆ ಹೊಡೆ - ಬೊಗಳೆ ಬಿಡು: ಅವನ ಹಾಗೆ ಬೊಗಳೆ ಹೊಡೆ 
ಯುವವನನ್ನು ನಾನು ಬೇರೆಲ್ಲೂ ನೋಡಿಲ್ಲ (ಕತಿ). [ಎಬಗುಳ್‌,] 

ಬಗ್ಗೆ (ಕ್ರಿ). ೧. ಆಲೋಚನೆ ಮಾಡು; ಯೋಚಿಸು : “ಬಗೆ-ಪರಿಭಾವೇ, 
ಚಿತ್ತೇ ಚ” (ಕಮರ): ಸಕ್ಕದವುಂ ವಾಗದಮಾವೂದಕ್ಕುಂ ಬಗೆದಂತೆ 
ಸಮಣ ವೇಟಲ್‌ ಮಂನ್ನಂ (೪ನ: ೧-೪0) ;: ದಿವ್ಮಾಹಾರಮನೆಲ್ಲಾ 
ಕಾಲಮುಣಲ್ಪೆ ಅಲಕ್ಕುಮೆಂದು ಬಗೆದು (ನಡ್ಡಾಣ: ೬೯-3), ಎಂದು ತನ್ನೊಳ್‌ 
ಬಗೆಯುತ್ತಿರ್ಪಿನಂ (ಶಂಶಠಾ. ೦೦-೦೪ 5). ೨. ಎಣಿಸು; ಗಣಿಸಂ; 
ಲಕ್ಷಿಸಂ: ಅಂತು ಬಂದ ಮಟಗಾಲಮುಂ ಬಗೆಯದೆ ಬರ್ಪಿನೆಂ 
(ಉರೂಉ.- 8೩8) ; ಎನ್ನನಣಂ ಬಗೆಯಿರೆಂಬ ಬಗೆಯನೆ ಬಗೆದೆಂ (ಹುಳುವು. 
೨-೬೧). ೩. ಆರಿ; ತಿಳಿ; ಭಾವಿಸು: ಬಗೆಯೆ ನಿರೆಹಂಕಾರೆ ಸುಜ್ಞಾನಿಗಳೆ 
ಮೇಳವನೊಲ್ಲದಾ ಪ್ರಭುವಗಲಿ ತಾನಿರಬಲ್ಲನೇ (ಶ್ರಕುಊೀ. ೩-೩೯); ತನ್ನಂತೆ 
ಪರರ ಬಗೆದಡೆ ಕೈಲಾಸ ಬಿನ್ನಾಣವಕ್ಕು (ಸರ್ಪ. ೬೩೦೬). ೪. ಬಯಸಂ; 
ಅಪೇಕ್ಷಿಸಂ ; ಇಚ್ಛಿಸಂ : ಅಟ್‌ಯಲ್‌ ಬಗೆವೊಂಗೆ ಬ್ರಹ್ಮತಿಯ ಪಾಪೆ 
ಮಕ್ಕುಂ (ಎ3. ೪11. ೨೦೦-3೦; 665); ಬಗೆದೆಡೆಯನೆಯ್ಲು ಬಗೆದ 
ಬಗೆಯಂ ಬಗೆದಂತೆ ತೀರ್ಚಿ ಪೋಪ ಜೋಡೆಯರಂ ಕಂಡು (ರಂಶಠಾ. 
*-60 5); ಬಗೆದು ದಣಿಯರು ಯೋಗಿಗಳು (ಕುಣ್ಮಾಸ. 6-೩೬) ; ಆಳಾಗಿ 
ಅರಸಂಗೆ ಕೇಡು ಬಗೆವವ ಹೊಲೆಯ . , , ಉಂಡ ಮನೆಗೆರಡನ್ನು 
ಬಗೆಮುತನೇ ಹೊಲೆಯ (ಜ್ಞಕಂದ. 0-0೩6-3). 

[ದೇ. ॥ ತಮಿ. ವಕ್ಳೆ ; ತುಳು. ಬಗೆ; ತೆಲು. ವಗಚು] 

ಬಗ್ಗೆ (ನಾ). ೧. ಆಲೋಚನೆ ; ಯೋಚನೆ : ಬಗೆ ಪೊಸತಪ್ಪುದಾಗಿ 
ವೃಾದುಬಂಧದೊಳೊಂದಾವುದೊಂದಿ ದೇಸಿಯೊಳ್‌ ಪುಗುವುದು (ಶಂಕರಾ: 
೨೨೪) ; ಇದಂ ಪಿರಿದು ಮಾಡಿ ವೇಟಕ್ತಿನೆಂಬ ಲಗೆ ಮನದೊಳ್‌ ಮಿಗೆ 
ಮಾಣದೆ (ಶಂತತಂ. ೪೩-೬೩). ೨. ಅಭಿಪ್ರಾಯ ; ಮತ: “ಬಗೆಯೆನಲಭಿ 
ಪ್ರಾಯಮಕ್ಕು " 46ರ. ೬೪); ಮಂದಗಮನೆಯ ಕಂಡಿರೇ ಎನೆಂದು 
ನುಡಿದಳು ಸತಿಯ ಬಗೆಯೇನೆಂದು ಕೇಳಲು ನೃಪಗೆ ಬಳಿಕಿಂತೆಂದುದಾ ಪಕ್ಷಿ 
(ಎ4. ೨-೪). ೩. ಮನಸ್ಸು ನ ಚಿತ್ನ : “ಬಗೆ - ಪಠಿಭಾವೇ. 


ಬಗ್ಗೆ 


ಚಿತ್ತೇ ಚ” (ಕರುಂ) ; ಕು್‌ತಂತು ಪೆಅರ ಬಗೆಯಂ ತೆಟ್‌ದಿರೆ ಪೆಜಿರ್ಗಆ 
ಪಲಾರ್ಪವಂ ಮಾತಲಟ್‌ವಂ (ಕನಕಾ. ಅಬ್ಬಾ ಇಂದೆಮುಗುಣಲೈ 
ಬಗೆಯಿಲ್ಲುಪವಾಸಂಗೆಯ್ದಪ್ಪೆ೦ (ನಡ್ಮಾಣ. 60-೯) : ಮಾಸದ ಕೀರ್ತಿ ಕಲಿ 


೦-೦8) : 


ಹುಗದ ಹೆಸರಿಂಗದೋಜೆ ಕೊರಗದ ದರ್ಪವುಗದ ಬಗೆ ಹುಸಿ ಹುಗದ 
ನುಡಿ (ತಳಾ: ೦-೪೯). ೪. ರೀತಿ: ಮಾರ್ಗ ; ಕ್ರಮ : ಪಸರಿಸಿದಾ ಬಗೆ 
ಮನಮಂ ಪೊಸತಾಗೆ ನೆಗಟ್ಬಲಆ್‌ಯನಾ ರಚನೆಯೊಳೆೇಂ  ಬಸೆನಂ 
(ಕವಿರಾ. ೦-೦೨) : ಎನಗನುಕೂಲ ಮಕ್ಕೆ ಗುಣವರ್ಮನ ಜಾಣ್ಣುಡಿ 


ಪಂಪನಿಂಪು ಪೊನ್ನನ ಬಗೆ (ಅನಂತ. ೦-೩೫) ; ವಂಗಳಿ ನೀನಾತನ ಕೈವಿಡಿ 
ದೆಂದಿನ ಬಗೆಯ ಸುಖಂಗಳನಾಂತು ಮಿಗೆ ಜೀವಿಸು (ಮೋಹಕ. 6-6). 
೫. ಆಸೆ; ಬಯಕೆ: ಇಚ್ಛೆ: ನೀನಿದರ್ಕೇನುಮಂ ಬಗೆಯಲ್ವೇಡ 
ನಿನ್ನ ಬಗೆಯಂ ಬಗೆವಂತೆ ತೀರ್ಚುವೆಂ (ಶುಶಠಾ- ೪-೬೯ ವ) ; ನುಡಿಯೊಳಗೆ 
ತನ್ನ ಬಗೆಯಿರೆ ಬೇಡಿದ ಪದವಿಯನೀವ ಕೂಡಲಸುಗಮುದೇಬ 
(ಐಸವ- ೬೩೬೩೦). ೬. ಕಲ್ಪನೆ; ಊಹೆ : ತುಂಗಭವದ್ಬೋಧದ ಬೆಳಗಿಂ 
ಗೊಳಗಪ್ಪನಿತನೆಮ್ಮ ಬಗೆ ಪುಗದು (60ಫು- 6-00). ೭. ಉಪಾಯ; 
ತಂತ್ರ : ಹಂಚಿಕೆ: ಆ ನರಿ ಬಗೆಯೊಳ್‌ ಪಿರಿಯನಪ್ಪುದಟ್‌ಂ ತನ್ನ 
ಬುದ್ಧಿಗೆ ತಾನೇ ಮೆಜ್ಜಿ (ಕತಕ. ೩-೬); ಆವಗಂ ಕುಣಲೀಯವು 
ರಾಮಣೀಯರೋಮಾನಳಿಯನುದ್ದ ತ್ತಪೀನಕುಚಯುಗಳವಿನ್ನಾವುದಿಂತಿ 
ದಕೆ ಬಗೆಯೆಂದು ಕುತ ಕರ್ಣದೊಡನೆ ವಾಳ್ಪ ಭಾವದಿಂ 
ಪರವೆನಾಚಿಯ ಲೋಚನಂಗಳಿಂದೀವರದಳಗಳಂತೊಬ್ಬದವು (೩9ಂರಫು. 
೬-೩)- ೮. ಗತಿ: ದಿಕ್ಕು : ಪಿಂಡಕ್ಕೆ ಬಗೆ ಇಲ್ಲದವ ದಂಡ ಏನು 
ಕೊಟ್ಟಾನು 9 (ಗಾರೆ). ೯. ಜಾತಿ: ಬಗೆಯೆ ದು ತಣಿಯಂತಿರೆ ಬಳಗಕೇಂ 
ಪಾರ್ತಂ (ಉಲೂಕ. ೬೪-೦೩) ; ಬಗೆಯೆಂದರೆ ಜಾತಿ ; ಬಗೆಯೆಂದರೆ ರೀತಿ 
(ವಿತಾಮಂ- ೩೯)- 
ಬಗೆಯೊಳೊಗೆದವ - ವಂನಸ್ಸಿನಲ್ಲಿ ಹುಟ್ಟಿ ದವನು ತ 
ಮನಸಿಜ : “ಬಗೆಯೊಳೊಗೆದವನೆಂದು ಬಂಡುಣನವೆದೆಯನೆಂದು ಮುಗು 
ಳಂಬನಾಖ್ಯೆ ” (ಕರರ. ೬೪)- ಬಗೆಯೊಳೊಗೆವ. ಬಗೆಯೊಳೊಗೆವವ = 
ಮನಸ್ಸಿನಲ್ಲಿ ಹುಟ್ಟುವನನು ; ಕಾಮ: "ಇಂಗೋಲ್ವಿಲ್ಲಂ . . : 
ಬಗೆಯೊಳೊಗೆವಂ ಗಿಳಿದೇರಂ - ಇವು ೧೩ ಕಾಮದೇವಗಗೆ 
ಪೆಸರ್‌” (484). ೪೬-೦೩): “ಗಿಳಿದೇರ ಪೂಪುಣುಂಬಂ ಬಗೆಯೊಳೊಗೆವವಂ” 
(ಳೆ೦ಳಂ. ೨6). 
[<ಬಗೆ,./ ತುಳು. ಬಗೆ ; ತೆಲು. ವಗ. / ಮರಾ. ಬಗಾ] 
ಬಗ್ಗೆ (ನಾ). ಒಂದು ಬಗೆಯ ಹೂವು ಮತ್ತು ಅದರ ಗಿಡ: 
ಪ್ರಕಟಮಂದಾರ ಬಗೆ ನಾಗಸಂಪಗೆಯಾದಿ ಸಕಲಕುಸುಮಂಗಳಂ ತಂದು 


ಮನ್ಮಥ ; 


(40). ೪3-9೩)- [<ಎಸಂ. ಬಕ. / ಪ್ರಾ. ಬಗ] 

ಬಗೆಕಾರ `ಬಗೆಗಾಲಿ' ನೋ. 

ಬಗೆಕಾರ್ತಿ “ಬಗೆಗಾರ್ತಿ' ನೋ. 

ಬಗೆಕಾಆ "ಬಗೆಗಾಆಅ' ನೋ. 

ಬಗೆಗ (ನಾ). ಒಬ್ಬಾತನ ಹೆಸರಂ ; ಮಾಲ್ಲಿಕಾರ್ಜುನಭಟ್ಟಾರರ್ಗ್ಗೆ 
ಮಾವಿನೂರೊಳ್‌ ಬಗೆಗನು ಕೊಟ್ಟಂ . ಸಾವಿರಬಳ್ಳಿಯ ತೊ:ಣ್ಚ 
(ಎಇ. XXV1. 9೨೦೪ ; 000). [9] 

ಬಗೆಗಲ್‌ (ಕ್ರಿ). ಮನಸ್ಸನ್ನ ತಿಳಿ, - ಅರಿತಂಕೆಳಾಳ್ಳು ಅಬಲೆ 
ಯಿರ್ದಿರವಂ ಸಖಿ ನೋಡಿ ಮತ್ತಮಾ ಕಮಲದಳಾ ಯತೇ ಕ್ಷಣೆಗಿದಂ 


ನುಡಿದಳ” ಬಗೆಗಲ್ವ ಬಲ್ಮೆಯ೨ಂ (೫ಗಂ. 00-0೧). [ಬಗ್ಯೆ * ಕಲ್‌, ] 
ಬಗೆಗಾಣ್‌, ಬಗೆಗಾಣು (ಕ್ರಿ)- ೧. ಮನಸ್ಸನ್ನು ತಿಳಿ.-ಅರಿ: ಪುದುವಾಟಕ್ಕಿ 

ಯೊಳೆನ್ನ ಬಳ್ಳಿದಳ್ಳಿದ ಬಗೆಗಂಡಿಲೇ (ಶಂಶರಾ. ೦೦-೩೦). ಬಗೆಗಾಣು : ೨. 

ದಾರಿಗಾಣು; ಮಾರ್ಗವನ್ನು ಕಂಡುಕೊಳ್ಳೂ: ಇವನಂ ಜಯಿಸುವ ಬಗೆ 


೬೧೯೮೦ 


5 |ಬಗೆಗಾರ್ತಿ, ಬಗೆಕುರ್ತಿ (ನು). ಬೇರೆಯಂವರ ಮನಸ್ಸನ್ನು 


10 


15 


20 


26 


30 


36 


40 


46 


ಬಗೆಗುರುಡುತನ 


ಗಾಣೆನು (ತೈ ಜರಾ: ೨೩-೬) : ಸಾಧನಕೆ ಬಗೆಗಾಣೆನೆನ್ನಬಹಂದೆ ಸಾದರದಿ 
ಗುರುಕರುಣ ತಾ ಪಡೆದ ಬಳಿಕ (೩ರಾಕ್ಕ. 38 ಶಂ). [ಬಗ್ಗೆ ಕಾಣ) 
ಬಗೆಗಾಣು "ಬಗೆಗಾಣ್‌' ನೋ. 
ಬಗೆಗಾರ "ಬಗೆಗಾಅ' ನೋ. 
ತಿಳಿಯುವ 
ವಳಂ ; ಇಂಗಿತಜೆ : ಪೊಗೆಯ ಗಂಧವನುರ್ದಿಸುತೆ ಪೂವ ಪೊರೆಯಿಸುತೆ 
ಬಗೆಗಾರ್ತಿಯೊರ್ವಳಿಸೆದಳ್‌ (ಠವ್ಮಣ. 6-69).; ಪಲ್ವೆಳಗಿನ ಒಗುಮಿಗೆಯಿಂ 
ಬಳಯಿಸುತ ಬೆಳ್ಚಿಂಗಳ ಬಗೆಗಾರ್ತಿಯರೆಯ್ಹಿದಂ* (ಕುರಾಸಾಂ - 
ಬಗೆಕಾರ್ತಿ : ನಗೆಕಾತಿ ನುಡಿಕಾರ್ತಿ. ಬಗೆಕಾರ್ತಿ 
(ಕಯ್ದನು. ೨೦೦. ಪ್ರಯೋ). ಸಚ + ಎತ್ತಿ (ಆ - ಇತ್ತಿ) 
ಬಗೆಗಾಅ. ಬಗೆಕಾರ. ಬಗೆಕಾಜ, ಬಗೆಗಾರ (ನಾ). ಬೇರೆಯವರ 
ಮನಸ್ಸನ್ನ ತಿಳಿಯುವವನು : ಇಂಗಿತಜ್ಞ ಆ ಬಗೆಯ ರಸಾಬ್ಮ 
ಬಗೆಗಾಆರ ಮೊತ್ತದಿನೊಪ್ಪಿತೋಲಗಂ (ಶಾಂತೀಕ್ಕ- ೨-6೦) ; 
ಬೆಳ್ನುಡಿಯಿಂದ ಬಿಗುಹುಕಾಅರ ಬಲ್ಮೆಯಿಂದ ಬಗೆಗಾಜರನೆಡೆಗೆಡಿಸುವನು 
(ಕುರುಸಾಂ. ಬಗೆಕಾರ : ಭಾವುಕ, ರಸಿಕ, ಚದುರ. ಬಗೆಕಾರ, 
ಜಾಣ, ಆರಿಗ (ಕಂನುಶು. 6೪). ಬಗೆಕಾಟಚಿ ;: ಪಗೆಕಾಅಂ, ಬಗೆಕಾಲಿಂ. 
ನಡೆವಳಿಕ ಅಂ (ಕಾತಾರೂ. ೧೭೦ ಕರಾ): ಕಾಲುರಿಚ ವಪೊಳಲಿಚ ದಡಿಗ 
ಬಗೆಕಾಆ ನಡೆವಣಿಗ ₹೦ಚುಗಂಅರ ಕೇರಿ ಮೆಜ್‌ದಿಹವು 
(ಸಾಳ್ಮಳಕಾ- ೨-೮) ; ಅಜ್‌ಯೆಯಾ ನೀನಿದ ನಗೆಕಾಅ ಬಗೆಕಾಅ ಮಜಕಿಕಾಣ 
ಬಲುಟೌಳಿಕಾಟಿ (ಥರಕ, 6-೨8)- ಬಗೆಗಾರ : ನಗೆಯ ಮಾರಿತಂದೆ 
ತೋರಿಕೆಗೆ ನಗೆಗಾರನಾಗಿದ್ದರೂ ಒಳಗೆ ಅನನೊಬ್ಬ ಬಗೆಗಾರನಾಗಿದ್ದನೆಂದು 
ತೋರುತ್ತದೆ (ಕರಕ. ೪6) ;  ಕಲಾಕುಶಲನು ... ಹಳೆಯ ಮಾತನ್ನು 
ಹೊಸ ಮಾದರಿಯಲ್ಲಿ ನುಡಿಯುವ ಬಗೆಗಾರನು (ರಾಶತ್ರ- ೫) - 
ಏಗೆಕಾಅಮಖದರ್ಪಣ - ಮನಸ್ಸನ್ನು ತಿಳಿಯಂವವರಿಗೆ ಕನ್ನಡಿ 
ಯಂತಿರುವವನು : ಒಂದು ಬಿರುದು: ವರಪ್ರಸಾದಮ್ಮೂಲು 
[ರಾ]ಯಾಸ್ಥಾನಚಮತ್ಕಾರ ಬಗೆಕಾಅಮುಖದರ್ಪಣ (ರೊಂಳರಾ: 
ಮಹಾಲಕ್ಷ್ಮೀ ಲಬ್ಧವರಪ್ರ ಸಾದ [(ಮ್ಮೂ) ಜು 
ಬಗೆಕಾಟಜಮುಖದರ್ಪ್ಪಣ ಶರಣಾಗತವಜ್ರ 
[ಬಗೆ ೬ - ಕಾಜಿ] 


೩೬-೧೮). 


ಯಪ 
w 


೪-೧೦೩): 


೧೯೩೬, 
ಸಿಂದಗಿ. ೦೦-6: 978) : 
ರಾಯಾಸ್ಕ್ಥಾನಚಮತ್ಯಾರ 
ಪಂಜರಂ (ಸಸಿಇಇ: ಸ. ೩೬-6; 1056). 
ಬಗೆಗಿಡಿಸು :ಬಗೆಗೆಡಿಸು' ನೋ. 
ಬಗೆಗಿಡು “ಬಗೆಗೆಡು' ನೋ. 
ಬಗೆಗುಂದು (ಕ್ರಿ). ಮನಸ್ಸು ಕುಗ್ಗು; ನಿರಾಶೆಗೊಳ್ಳು : ಬೇಸರ 
ಹೊಂದಂ : ಬಗೆಗುಂದಿ ಚಕ್ರಿಮಿಥುನಂ ಮಿಗೆ ನೊಂದು 114 ೪- ಭಟ 
ಪ ಕೆಳೆಗೊಂಡ ಪದ್ಮಿನಿ ನಗೆಗುಂದಿದಳವನಡಂಗೆ ಕೋೊಃಕಾನೀಕಂ 
ಬಗೆಗುಂದಿದುದೆಂದಣ£:ದೆ ನಗುವಂತೆವೊಲಲರ್ದುದುತ್ತಲಂ (ವೃತಂ: ೮-೪೪): 
[ಬಗ್ಗೆ 4+ ಕುಂದ್ಕು] 
ಬಗೆಗುಡು (ಕ್ರಿ). ಮನಸ್ಸು ಕೊಡು : 
ಪೊರೆಯಿಲ್ಲದ ಪರಲಲನೆಗೆ ಬಗೆಗಂಡದ 


ಯು 


ಚಿತ್ತವಿಡು : ಕೊಲೆಯೊಳಿ್‌ 


ಕಳ್ಳ ದುಜ್‌ ಪುಸಿಯ:ದ ಕಾದಲಿಸಿ 


ವಿಷಯಂ ಗಳೊಭ್‌ ಪಂ ಬಲಿಸದ ಗುಣಮೈ ದಣ: ವ್ರತಂ ಜನವ: ತದೊಳ* 
(ಕಾಂಶಿಫು- ೦-೮6). [ಬಗ್ಗೆ .- ಕುಡ: ( ಎಕಿೊಡ್ಗು )) 
ಬಗೆಗುದಿ (ನಾ). ಮನಸ್ಸಿನ ಚಿಂತೆ; ಮನೋವ್ಯದೆ : ಮತ್ತಾರು 


ಬೀವಿ! ವಂೂದಲಿಸಿತು ಅವನ ಬಗೆಗುದಿ (ಒಡ್ಮಿಉು ೦೬%). 
(ಬಗೆ 3 ಕಂದ್ಧಿ] 
ಬಗೆಗುರುಡುತನ (ನಾ). ಮನಸ್ಸಿ ಲ್ಲದಿರುವುದು : ಸದರ್ಥಮಂ ಕಾಣದ 
ಬಗೆಗುರುಡುತನವು ಈಗಿನವರ ಪಾಲಿಗೆ ಬಂದಿರುವುದು 
(ಬಗ್ಗೆ * ಕುರುಡು + - ತನ) 


ಎಷ್ಟ ಇ 
ಇನ್ನೊಂದು 


ದೋಷ (ಸಾಹಿಎ. ೭೦). 


ಬಗೆಗೆಡಿಸು 


ಬಗೆಗೆಡಿಸು. ಬಗೆಗಿಡಿಸು (ಕ್ರಿ). ಕ್ರಮ ತಪ್ಪಿಸಂ ; ದಾರಿ ತಪ್ಪಿಸು ; 
ರೀತಿಗೆಡಿಸು : ಬಗೆಗೆಡಿಸಿ ವರವೆಯನು . . . ಬ್ರಹ್ಮವನಗಲದೆ ತಾನೆಂದು 


ಭಾವಿಸಿ ಧನ್ಮನಾಗು (ಗಗತಾ. ೧೬-೪೦). ಬಗೆಗಿಡಿಸು : ಬಗೆಗಿಡಿಸೆ 


ಮೋಹನೀಯು ನಗಧರ ಶವಧಾರಿಯಾಗೆ ಷಣನ್ಮಿಸಮದೇಂ ನೆಗಬ್ಜುದೊ 


ಸಲೆ ಬಲದೇವನ ಪೆಗಲ ಪೆಣಂ ಕುಂದದೆಂಬ  ನಾಟ್ನುಡಿ ಜಗದೊಳ* 
(ಶಂಗಾಮಾ. ೦೬-೫೩) - [ ಬಗ್ಗೆ 4. ಕೆಡಿಸ್ಕು ) 

ಬಗೆಗೆಡು. ಬಗೆಗಿಡು (ಕ್ರಿ). ೧. ಬುದ್ಧಿಗೆಡು ; ವಿವೇಕವಿಲ್ಲದಾಗು; 
ಮಗನೆ ನೀಂ ಪಗೆಯಂ 


ಸಾವ ಬಗೆಯಂ ಮುಗಳಿ ಮಹಾಶ್ವೇತೆ ಬಗೆಯದಿರ* (ಕಾದಂಪೂ. ೯90) ; 
ಪಗೆವನ ಮನೆಯಂ ಬಗೆಗೆಟ್ಟು ಪೊಕ್ಕಂದು ಸಾವಕ್ಕುಂ 
308-00). ವಿ. ಚಿತ್ತಕ್ಷೋಭೆಯಂಂಟಾಗು : 
ಪೋದುದರ್ಕೆ ಬಗೆಗೆಟ್ಟಿರ್ದಾಕೆ ಕಣ್ಣೊಪ್ಪಿದಳಳ*್‌  (ಕಲ್ಮಕಾ: ೬೪): 
ಬಗೆಗೆಟ್ಟು ಬಾಯ್ವಿಟ್ಟು ಜನನಿ ಜವದಿನೇಳ್ತಂದಲ್ಲಿಯುಮಜಸಿ ಕಾಣದೆ 
(ಕಾರೇ. ೦೩-೦೦೨ ನ) ; ಕಪ್ಪಗಳಿಸ್ಟಿದ್ದರೇನು ಸಭ್ಯರು 
ವಡೆದಪರಲ್ತಿ (20ಕಾಶ. ೨33೦-೯೩). ಬಗೆಗಿಡು: ೧. 
ಮುಪ್ಪು ಚಪ್ಪರಿಸದನ್ನೆಗಂ . , . ಪರಮದೀಕ್ಷೆಗುಪೇಕ್ಷಿಸಿದಂ ಎವೇಕಿಯೇ 
(ಶಸ್ಮಳಿ. ೦೩-೩೪). [ಬಗ್ಗೆ 4 ಕಡು] 

ಬಗೆಗೆಲ್‌ (ಕ್ರಿ). ಮನಸ್ಸನ್ನು ಗೆಲ್ಲು; ಚಿತ್ತವನ್ನ್ನಿ ಸೆಳೆ : ಬಗೆಗೆಲಲೆಂದು 
ಕಾಡಿ ಪುಸಿನಿದ್ದೆಯೊಳಾನಿರೆ ಲಲ್ಲೆಗೆಯ್ಹು (ಶಂಶರಾ. ೪-೦೦೭). 

[ಬಗ್ಗೆ + ಗೆಲ್‌1] 

ಬಗೆಗೇಡು (ನಾ). ದಾರಿ ತಪ್ಪಿಸಂವಂತಹುದು; ಮಾರ್ಗ ಕೆಡಿಸಂವಂತ 
ಹುದು : "ನಾ ಬಲ್ಲೆ? “ಗೊತ್ತಿಲ್ಲ ಎಂಬ ವಾದದ ಹಾದಿ ಬಗೆಗೇಡು 
ನಗೆಗೇಡು ಹತಮತಿಯು [ಮುಕ್ತಳಂ. 6-೨). [ಬಗ್ಗೆ + ಕೇಡು) 

ಬಗೆಗೊಳ್‌, ಬಗೆಗೊಳು. ಬಗೆಗೊಳ್ಳು (ಕ್ರಿ). ೧. ಮನಸ್ಸಿಗೆ ತಂದು 
ಕೊಳ್ಳು; ಲಕ್ಷ್ಯಕ್ಕೆ ತೆಗೆದುಕೊಳ್ಳು : ಅದರಂದ ಚಿತ್ತಮಳ್ಳದ' ಮನಂ 
ಬಗೆಗೊಳ್ಳದ ಮೋಹಮೆತ್ತಿ ಕಟ್ಟಿದ ಜಡೆ (ಶಂಶಕಾ. ೭-೬೯); ಜಗಜ್ಮನ 
ಮಧಿಕಾನಂದಂಬೆರಸೆಯ್ದೆ ಕೀರ್ತಿಸುತ್ತಿರೆ ವಿದ್ದದ್ಧ ಮಂದಂ ಬಗೆಗೊಂಡಾ 
ಗ್ರಹೆದಿಂದಂ ವೇಟಲೈವೇಟ' (ಶಂಕಕಂ. ೦೨-೭) : ಬಗೆಗೊಂಡೋದದೆ 
ಕೇಳದೆಲ್ಲ ಕಳೆಯಂ ಕಾವ್ಮಜ್ಞರಿಂ ಕಲ್ಲದಚ್ಚಿಗದಿಂ ಕಟ್ಟಿದ ಕೆಟ್ಟ ಕನ್ನಡದ 
ಕಾಲ್ಗಿಬ್ಬಂಗಳೆಂ ಬಂಟಸಾಮಿಗಳಂ ಕೇಳಿಸಿ (6ರ. 0೦.೩೫). ವಿ. 
ಎಣಿಸು ; ನಿಶ್ಚಯಿಸಂ : ಆದಡಂ ಪೋಗಿ ನೋಡುವೆನೆಂದು ಬಗೆಗೊಂಡು 
(016. ೨-8) ; ಈತನಲಿಯೊಂದು ವಿನೋದವನು ಮಾಡುವೆನೆನುತ್ತಲ್ಲ 
ಮನು ಬಗೆಗೊಂಡ (ಶ್ರಕು0ೀ- ೦೧-೬). ಹಿ. ಮನಸ್ಸನ್ನು ಸೆಳೆ, _ 
ಆಕರ್ಷಿಸಿ : ಸೊಗಯಿಪ ಸಕ್ಕದಂ ಬೆರಸಿದಲ್ಲದೆ ಕನ್ನಡದಲ್ಲಿ ಕಬ್ಬಮಂ 
ಬಗೆಗೊಳಿ ಪೇಬಲಂಜರಿನಿತುಂ (ಕಲ್ಮಿಕಾ. 08). ಬಗೆಗೊಳು ;: ೧. 
ಈರೇಳು ದ್ವೀಪಗಳಿರಲ* ದಾಂಟುವೆನವನು ಬಗೆಗೊಳದೆ (ತೊರರಾ. 
೬-೩೬-೪೭): ೩. ಇದ್ದೊಂದು ಒಡವೆಯೆ ಇಬ್ಬಗೆ ಮೂವಗೆ ಬಗೆಬಗೆ 
ಒಡಮೂಡಿ ಬಗೆಗೊಳಲು (ವನುಕ್ತ ಕಂ. ೩-೩೬): ಬಗೆಗೊಳ್ಳು : ೧. 


(ಶಂಶತಂ. 


ಶ್ರಿೀರಣಶುದ್ಧನು ಕುಲಾದಿ ಮದಂಗಳ ಬಗೆಗೊಳ್ಳ (ಮಜಾರೇ. 
೨. ೮೩-೨೦೪) , ಏತೆಅದಿಂ ಮೃಗಾಕ್ಷಿದವುಯಂತಿಯ ಸಂಗಮದಪ್ಪು 
ದೆಂದು 


ನಿಶ್ಚೇತನನಾಗಿ ರಾಜ್ಯಸುಖಮಂ. ಬಗೆಗೊಳ್ಳದೆ (ನಳತಂ- ೬೩): 
ಸುತನಾಶವನು ಬಗೆಗೊಳ್ಳನು (ಕುವ್ಶಾರ್ರೋ. ೦೮-೩೬). [ಬಗೆ ಕೆೊಳ್‌,] 
ಬಗೆಗೊಳಿಸು (ಕ್ರಿ). ೧. ವಂನಸ್ಸನ್ನು ಆಕರ್ಷಿಸಂ ; ಚಿತ್ತವನ್ನು 
ಸೆಳೆ ; ಲಲಿತಮುಖಸೌರಭಕ್ಕೆಅಗುವಲಿಮಾಲೆಯಂ ಬಗೆಗೊಳಿಸಿ 
ತಳರ್ದು ಗಜಗಮನೆ (ಅ೦ಫು. ೭-೨೭ ರೆಗಳಿ) ; ಸಮುಜ್ಞ್ಞ್ವಳಕನಕವರ್ಣೆ ಮಿಗೆ 


ತಟಾದೊಟ್ಟು ನೆಟ್ಟನೆನ್ನೆದೆ ಬಗೆಗೆಟ್ಟು ದಾಯಿಗ 
ರೊಳಿಂ ಮುಗುಟ್ಟುಂ ಪುದುವಾಟ್ವುದೆಂಬರೇ (ಕಂಶಳಾ. ೦೦-೩೦): ಬಗೆಗೆಟ್ಟು 


ಪಾದರಿಗಂ ನಿಲ್ಲದೆ 


ಬಗೆಗೆಡದೇಳ್ಲಿ 
ಬಗೆಗಿಡೆ 


೬೧೯೧ 


ಬಗೆಪೋಗು 


ಬಗೆಗೊಳಿಸಿದಳುದ್ಯಾನಕೇಳಿಲೀಲಾಕ್ಷಣದೊಳ? (೫ಂತಿತ್ಸ. 0-06) ; ಬಗೆಗೊಳಿಸ 
ತೊಡಗಿತ್ತು ಮಿಗೆ ರೂಪು ಲೋಚನಕೆ (5008. «-ಂ0). ವಿ. ಮನಸ್ಸಿಗೆ 
ತಂದುಕೊಳ್ಳು ; ಮೆಚ್ಚು : ರಾಯನುಮರಸಿಯರುಮಾನಂದವಡೆಿದು 
ಬಗೆಗೊಳಿಸೆ . . . ಪೇಳಿದೆನು ( ಹರಿಣ. ೦-೫೦): 
[ಬಗೆಗೊಳ್‌ + - _ ಇಸು] 

ಬಗೆಗೊಳು :ಬಗೆಗೊಳ್‌' ನೋ. 

ಬಗೆಗೊಳ್ಳು :ಬಗೆಗೊಳ್‌' ನೋ. 

ಬಗೆತ (ನಾ). ಅಭಿಪ್ರಾಯ ; ಮನೋಗತ : ಬರೆಹ ಮಾತ್ರಕ್ಕೆ 
ನಾನಲ್ಲದೆ ಬಗೆತಕ್ಕೆ ಆತನೇ (ಮೂರುಉ. ೯೪. ಎರೆಡುವೂತು) ; ನುಡಿತದಲ್ಲಿ 
ಮಿಂಚೂ ಇದೆ, ಬಗೆತದಲ್ಲಿ ಜೇನೂ ಇದೆ (ಕತ್ತಸ್ಮ-೦ ಮನ್ನುಂ) ; ಈ 
ಬಗೆತವು ಇಲ್ಲಿ ಬಲು ಚೆನ್ನಾಗಿ ಸಾಧಿಸಲಾಗಿದೆ (೪80ರ. ೭ ಪರಕೆ). 


[ಬಗ್ಗೆ ಡದ ತ್ಕ) 
ಬಗೆತುಂಬೂ ಬಗೆದುಂಬು' ನೋ. 
ಬಗೆದಟ್ಟು (ಕ್ರಿ). ಮನಸ್ಸನ್ನು ತಾಗು; ಮನವರಿಕೆಯಾಗು : 
ಬಗಸೆಗಣ* ಪೊಳೆಯೆ ನಡುವಲೆಯೆ ಕಂಣವಮುುಲಿಯೆ ಬಗೆದಟ್ಟಿ 


ಘಟ್ಟಿವಳ್ತಿಯರರೆದರಾ ಯುಕ್ಷಕರ್ದವತಾದಿಗಳನೊಲವಿಂ (ಶದ್ಮರಾ- 4-೭0): 
[ಬಗ್ಗೆ + ತಟ್ಟೂ,) 
ಬಗೆದರ್‌ (ಕ್ರಿ). ಎಣಿಸಂ ; ನಿಶ್ಚಯಿಂಸು : ಚಿಂತಾಸಮಂದ್ರಾಂತೆರೆ 
ಪರಿವೃತನಾಗಿ ಸೈರಿಸಲಾಜದೆ ಪೊಟಲಂ ತೊಟಲ್ಲು ನೋಟ್ಟ ಬಗೆದಂದು 
ರಾಜಮಂದಿರದಿಂ ಪೊಅಮಟ್ಟು ಬರೆ (ಕುಶಳಾ. ೪-೬೯೮) ; ನೋಡಿಕೊಂಬೆ 
ನೆನುತ್ತ ನುಡಿದೊಡಂಬಡಿಸಿ  ಮನವತಾಡಿ ತಿರುವೆಣ್ಣೆನಲ್ಲೂರ್ಗೆಂದು 
ಬಗೆದಂದು ವಹಿಲದಿಂ ಪೊಜಿಮಟ್ಟನು (3”9ದಪು- ೪-೩೪ ; ಕಲ್ಕದೊಳ್‌ 
ಕುಳ್ಳಿರ್ವ ಮಂಜೊಳಗೊಂದಿದ ಮೊಲ್ಲೆವೂವನಾರಡಿವೊಲೆ ಭೋಗಿಸಲ್ಯ 
ಮುಳಿಯಲ್ಕ ಮಣಂ ಬಗೆದರ್ಪೊಡಾರೊ ನಾಂ (ಕೌಳುಂತ. ೬೬-0೦೯). 
[ಬಗ್ಗೆ + ತರ್‌] 
ಬಗೆದೀರ್‌ (ಕ್ರಿ). ಮನಸ್ಸು ತೃಪ್ತಿಯಾಗು ; ತಣಿ : ದಿವ್ಯಮಂನಿವುಂಗ 
ವರಂ ಬಗೆದೀರ್ಪಿನಂ ನಿಜಾತ್ಕಂತಪಶಿವ್ರತಾಗುಣದಿನರ್ಚಿಸಿ ಮೆಚ್ಚಿಸು ನೀಂ 
(ಶಂಶಥಾ. ೦-೦೦೪). [ಬಗ್ಗೆ + ಶೀರ್‌] 
ಬಗೆದುಂಬು. ಬಗೆತುಂಬು (ಕ್ರಿ). (ಸಂತೋಷದಿಂದ) ಹೃದಯಂ 
ತುಂಬು, -ಉಬಂ್ಬ : ಆಂಡಯ್ಕ್ಯಕವಿ "ಕನ್ನಡನಾಡನ್ನು" ಬಗೆದುಂಬಿ 
ಬಣ್ಣಿಸಿದ್ದಾನೆ (ಸಾಸರೂ. ೨೬). ಬಗೆತುಂಬು : ನೀಲಾಂಬಿಕೆ ಲಿಂಗೈಕ್ಯ 
ವಾದಂದು ಸೊನ್ನಲಿಗೆಯ ಸಿದ್ಧರಾಮ ಬಗೆತುಂಬಿ ಹೇಳಿದ (ಕರಾಳ. ೦೨೪). 
[ಬಗ್ಗೆ 4+ ತಂಂಬು, ] 
ಬಗೆದೆರು (ಕ್ರಿ). ಮನಸ್ಸು ಕೊಡು ; ಚಿತ್ತವಿಡು : ಕಾವನಂ ಬಗೆದೆಶ್ತೂ 
ಬರೆಯುತಿದೆ ಸುಗ್ಗಿ (ಣರ. ೧೨೦-೨83). [ಬಗ್ಗೆ + ತೆರು (ವ ತೆಲ್ಮು)) 
ಬಗೆದೋಟು (ಕ್ರಿ). ೧. ಮನಸ್ಸಿನಲ್ಲಿದ್ದುದನ್ನು ಹೇಳು.-ಪ್ರಕಟಿಸು : 


ಇಂತಿದನೀವೆನೆಂದ[ನ]0 ಪುಸಿದೊಡಮಾಸೆದೋಜಿಕ ಬಗೆದೋ [ಜಿ 
[ಶಾಕಾಂ-ಬಿೌ]ದೊಡಂ ನೆರೆದಿರ್ದೊಡಂ ಮತ್ತೆ ಮಾಟಿಸುವುದೆ 
(ಕಂತಳಾ. ೪-೪) ; ಅಂಗನೆ ನೀಂ ಗರ್ವಿಸಿದಪ್ಪೆಯೆಂದು ಬಗೆದೋಜಂ 


ನಲ್ಲನೇನೊಲ್ಲನೇ  (8ಕಂಥು- ೮-೪೦). ೨. ಆಸೆಯನ್ನು ಪ್ರಕಟಿ"; 
ಹಂಬಲವನ್ನು ತಿಳಿಸು : ಆ ವೇಳೆಯಲ್ಲಿ ಸಿಂಗರಗೈದು ನಿನ್ನಯ ಭಾವದ 
ಬಗೆದೋಅ್‌ಯವನ ಕಾವನಂಬಿಗೆ ಮೆಯ್ಯೊಡ್ಡಿಸಿ ಸೆಳೆದು ಸಂಭಾವಿಸು 
ಮೋಹರತಿಯೊಳು (ಕಂಠ2 - 6-8೭). [ಬಗ್ಗೆ 4 ತೋಲ] 
ಬಗೆಪೋಗು (ಕ್ರಿ). ಮನಸ್ಸಿಗೆ ಹಿತವಾಗು ; ಮನದಟ್ಟಾಗು : ಬಗೆ 
ಪೋಯ್ತಿಂತಿದು ನಾಕಲೋಕವಿಭವಂ ಮದ್ವೃತ್ತಕಂ ತಪ್ಪದು (6ದಿಪು. 
೩೨66) , ಬಗೆಪೋಯ್ತಾಗಳೆಲೇ ಇದಲ್ತೆ ತುಹಿನಕ್ಷೋಣಿ.ಧ್ರುದುತ್ತಾಂಗಸಾನಂ 


ಬಗೆಬರ್‌ 


ಗಳೊಳ್‌ ಭೋರೆನೆ ಬಂದು ಪಾಯ್ತುದದೆ ನೋಡಾಕಾಶಗೆಂಗಾಜಲಂ 
1ಠಾತ್ಕಾತ. 99). [ಬಗ್ಗೆ 4 ವೋಗ್ಳು (ಎಪೋ,)1 

ಬಗೆಬರ್‌ ` ಬಗೆವರ್‌ ' ನೋ. 

ಬಗೆಬಿಚ್ಚು (ಕ್ರಿ). ಅಂತರಂಗವನ್ನು ವಿವರಿಸು; ಮನಸ್ಸಿನ ಅಭಿಪ್ರಾಯ 
ವನ್ನು ಸ್ಪಷ್ಟವಾಗಿ ಹೇಳು; ಬಂದುದಂ ಬಗೆಬಿಚ್ಚಿ ನುಡಿವ 
ರೊಮ್ಮೊವೆನ್ಮಿ (ಕಾಊೂರೆ. ೯೦-೦೬೪). [ಬಗ್ಗೆ + ಬಿಚ್ಚು, (ಎಬಿರ್ಚು)] 

ಬಗೆಮುಟ್ಟು (ಕ್ರಿ). ೧. ಮನಸ್ಸನ್ನು ತಟ್ಟು,-ತಾಗು; ಹೃದಯಂ 
ಸ್ಪರ್ಶಿಯಾಗು : ಬೀಣೆಯಂ ಮಿಡಿವ ಬಂಚಮನೊತ್ತೊವ ಡಕ್ಕೆವಾಜಿ 
ಪಾಡುವ ಬಗೆಮುಟ್ಟಿ ಪಾಡುವವರಗ್ಗದ ದೇವರೆ ತದ್ಗಿರೀಂದ್ರದಾ ದಿವಿಜ 
ವಿಮಾನದಂತೆ ಬಳಸಿರ್ದ ವಿಶಾಳೆಜಿನಾಲಯಂಗಳೊೊಳ್‌ (ಮಂತ್ರ. ೦೦-೦೦೨) 
೨. ಮನಸ್ಸು ಒಪ್ಪು; ಸಮ್ಮತಿಸು: ನಾವು ಆ ಮಕ್ಕಳಿಗೆ ಬಗೆ 
ಮುಟ್ಟಿ ಒಪ್ಪಿಸಿಕೊಟ್ಟಿರುವ ಈ ಉಂಬಳಿಗೆಯನ್ನು . . . ಸಾರೃಕಮಾಡಿ 
ಕುಡಬೇಕು (ಮಂತ್ರತ. ೦೭-೨೬) - [ಬಗ್ಗೆ + ಮುಟ್ಟು) 


ಬಗೆಯಣುಗ (ನಾ). ವಂನಸ್ಸಿನಿಂದ ಹುಟ್ಟಿದವನು ; ಕಾಮ: ಖಗ 
ನಾಮವಿಹುದಾವುದು ಬಗೆಯಣುಗನ ಗಜವೇಂ (ಕೈಳಿತ. ೦-೨೬-೬) - 
[ಬಗ್ಗೆ + ಅಣುಗ (ಆ ಅಣುಂಗ) ] 
ಬಗೆಯಳಲು « ಬಗೆಯಲಟಲ್‌ ' ನೋ. 
ಬಗೆಯೆಟ್‌ (ಕ್ರಿ). ಮನಸ್ಸನ್ನು ತಿಳಿ; ಇಂಗಿತವನ್ನು ಅರಿ: ಮಗ 


ಮಗಿಪ ಜಾದಿ ಪೊಂಗೇದಗೆ ಮಲ್ಲಿಗೆಯೆಂಬ ಪಲವು ಪೂಮಾಲೆಗಳಂ ಬಗೆ 
ಯಜ್‌ದೋಲಗಿಪುದು. ವತಾಲೆಗಾಅನಂ ಪೋಲ್ತುದಗ್ರಮಾಲ್ಕ್ಮಮಹೀಜಂ 
(ಅಂ. 3-೩೬) ; ಅರಸಾ ಜೊನ್ನಮನುಣ್ಬ ಪಕ್ಕಿಬಾಗಿಲೊಳ್‌ ಬಂದಿರ್ವ 
ದೆಂದು ಬಗೆಯದು ಬಿನ್ನೆಪಂಗೆಯನ್ಹಿ (ಕ೫,ಳಾ- ೦೩೨) ; ಎಂಕ್ಕ ಧರ್ಮ 
ದೊಳು ಬಗೆಯಆತೆಸಗಬಲ್ಲವರಿಗೆಂದೆಂದಿಗೂ ಮೊಗದೋಲಅವು ಮೋಸಗಳು 
(೬0ಎ. ೨-೨೦). [ಬಗ್ಗೆ + ಅಟ್‌] 

ಬಗೆಯಟಲ್‌, ಬಗೆಯಳಲು (ನಾ). ಮನಸ್ಸಿನ ಕ್ಲೇಶ; ಮನೋವ್ಯಥೆ: 
ಅದರ್ಕಿ ತಕ್ಕುದಂ ನಿವ್ಮ್ಮಡಿಗಳೆ ಬಲ್ಲಿರೆಂದು ಬಗೆಯಟಲಾಆಕ* ಜೊನ್ನವಕ್ಕಿ 
ಬಿನ್ನಪಂಗೆಯ್ಯಲ" (ಕಳಾ. ೦30). ಒಬಗೆಯಳಲು : ಆಡಿದಳೀ 
ನನ್ನಿಯಂ ಬಗೆಯಳಲಿನಿಂ ಪಾಲ ನೀಡಿದಳ" (ಉಂರೆ. ೦೪೨-೩೦೬). 


[ಬಗೆ + ಅಟಲ್‌ ] 
ಬಗೆಯಾಣ್ಮ (ನಾ). ಮನೋವಲ್ಲಭ ; ನಲ್ಲ: ಒಂದೆಡೆಯೊಳ್‌ ಮನೆ 
ಯಾಣ್ಮನ ಕಣ್ಣೆಮೆಯೆ ಕಾಂಡಪಟಮಾಗೆಯುಂ ಬಗೆಯಾನ್ಮನ 


ಕಣ್ಣೆಮೇಯೆ ದೂದವಿಯಾಗೆಯಂಂ (ಶಂಶಶಾ. 9-60 ವ). 
[ ಬಗ್ಗೆ 3. ಆಣ್ಮ (ಆ ಆಳ್ಮ) 

ಬಗೆಯಿಡು (ಕ್ರಿ). ಮನಸ್ಸಿಡು ; ಆಸಕ್ತನಾಗು : ಬಟ್ಟಮೊಲೆಯ 
ಬಾಲೆಯ ನೊಸಲೊಳು ಬಗೆಯಿುಟ್ಟಾ ಬಲ್ಲಹನೊಲವಿಂ ಚವುಕದ ಬೊಟ್ಟಂ 
ಕೂಂಕುವದಿಂದಿಡೆ (8ರ. ೧೪-೬೪): [ಬಗ್ಗೆ 4+ ಇಡ್ಕು) 

ಬಗೆಯಿಸು (ಕ್ರಿ). ೧. ಮುನಸ್ಸನ್ನು ಸೆಳೆ, -ಆಕರ್ಷಿಸೆಂ : ಮನಕಂಪ 
ನೊಗೆಯಿಸುವ ಬಗೆಯಿಸುವ ರಾಜೋಪವನಮೆಸೆದುದು (ಕ್ಲ ಉಳಾ.೨೪-೪೬): 
ವಿ. ತಿಳಿದಂಕೊಳ್ಳುವಂತೆ ಮಾಡು ; ಭಾವಿಸಂವಂತೆ ಮಾಡು: 
ಹಗೆತನವನುಳಿದು ದಯವೆಲ್ಲ ಬೆಳೆದು ತನ್ನಂತೆ ಪರರ ಬಗೆಯಿಸುವುದು 
ಬಡತನ (ತೇಠಾಹ- ೬೩). [ಬಗ್ಗೆ * -ಇಸ್ಕು) 

ಬಗೆಯೆಣಿಕೆ (ನಾ). ಮನಸ್ಸಿನ ಅಭಿಪ್ರಾಯ, -ಆಶಯಂ : ಇದು ನಿನಗೆ 


ಬಗೆಯೆಣಿಕೆ, ಎನಗೆ ಎರ್ದೆಬೆಂಕೆ (ಅಕ್ಕಳ್ಕಾ- ೩೪-೨೩೮)- [ಬಗ್ಗೆ -- ಎಣಿಕೆ) 
ಬಗೆಯೊಡೆಯ (ನಾ). ಇ ಬಗೆಯಾಣ್ಮ : ಗಡಣದೆ ಮಾದೇವಿಯ 
ಬಗೆಯೊಡೆಯನ ನೊಸಲೊಳ್‌ . ನೆಟ್ಟುವು ಕಾವನರಬುಗಳ* 


ತಾವೈದುಂ (೪.೧. aot): (ಬಗ್ಗೆ 4+ ಒಡೆಯ] 


೬೧೯೨ 


ಕಾಡ 
ಎ೦ 


48 


ಬಗೆವೊಗು 


ಬಗೆವಡೆ (ಕ್ರಿ). ತಿಳಿ; ಅರಿತುಕೊಳ್ಳು : ಆ ತೊರೆ ಸೆದ್ದೊರೆಗಳತ್ತಲೇ 

ಹರಿದು ಹೊಗುವುದೆಂಬುದನ್ನು ಬಗೆವಡೆದವು (ನಾತೋ. ೩8೬). 
[ಬಗ್ಗೆ + ಪಡೆ] 

ಬಗೆವರ್‌. ಬಗೆಬರ್‌ (ಕ್ರಿ). ಮನಸ್ಸಿಗೆ ಬರು,-ತೋಚು: ಬಗೆವಂದ 
ಗೊಡ್ಡಾಟಮನಾಡಲೆಂದಂ ದುರ್ಜನಪರಿವೃತನಾಗಿ (ಛರರ್ಷಿರ್ಕು. ೨-೨೪)- 
ಬಗೆಬರ್‌ : ಸ್ವೈರಿಣಿ ಬಗೆಬಂದಾಗಳೆ ಮಾರಕ್ರೀಡೆಯನೊಡರ್ಚಲೆಂದುವ 
ಪತಿಯಂ ದಾರಕನಂ ಕೊಲವೇಟ್ದಳ್‌ (ಕುಉಕೂ- ೪-ಬ) ; ಹರನ ಭಕ್ತಿಯ 
ವಡಿದೊಡೆ ಗೋಚರಿಸಿ ತೋಲುವನಲ್ಲಮಪ್ರಭು ಕರುಣದಿಂದಲಿ ನೀನು 
ಬಳಿಕಾತನಲಿ ಬಗೆಬಂದ ವರಮನೋರಥಸಿದ್ದಿಯನು ಪತಿಕರಿಸಿ ಪಡೆವುದು 
(ಶ್ರಳುಲೀ. ೩-೬). [ಬಗ್ಗೆ 4 ವರ್‌] 

ಬಗೆಎಡಿ (ಕ್ರಿ). ವಂನಸ್ಸನ್ನಿ ಸೆಳೆ,-ಆಕರ್ಷಿಸು : ಬಗೆಎಡಿದಾಹತಾದಿ 
ಗಮಂಕಂಗಳಿನೊಯ್ಕನೆ ಬೀಣೆ ಬಾಜಿಪನ್ನೆಗಂ (810. ೪-೦೦8). 

[ಬಗ್ಗೆ + ಪಡಿ] 

ಬಗೆವುಗಿಸು (ಕಿ ))- ಇ. ಬಗೆವಿಡಿ : ಏಂ ಬಗೆವುಗಿಸಿದುದೋ ಹೇಮಾಂಬುಜದ 

ಮರಾಳವಿಥುನಮಂ ತನ್ಮಿಥುನಂ (ಅಶಾಂತ. ೬-೫೩). 
[ಬಗ್ಗೆ + ಪುಗಿಸು («ಎ ಪೊಗಿಸು)] 

ಬಗೆವುಗು " ಬಗೆವೊಗು' ನೋ. 

ಬಗೆವೆಚ್ಚು " ಬಗೆವೆರ್ಚು' ನೋ. 

ಬಗೆವೆರಸು (ಕ್ರಿ). ಮನಸ್ಸಿಗೆ ಬರು; ಮನಮಾಂಟ್ಟು : ಬಗೆವೆರಸಿ 
ಸಂದಷ್ಟವಾದಡಣ*ಯೆಂ ಪರೋಕ್ತಿಗಳರ್ಥಮಂ (ಹಣ. ೦-೨೪) ; 
ಜಗದರಸ ರಾಮಂಗೆ ಕೈಗಳ ಮಂಗಿಮಂಗಿದು ಕೆಲಸಾರಂತಿರ್ದುದಂ 
ಬಗೆವೆರಸಿ ಬಲ[ಕಾಕಾ: ಬಗೆಬಗೆಯ ಕಪಿ)ಪತಿಗಳೆಪ್ಪತ್ತೇಳು ಕೋಟಿಯೆನೆ 
(ಕರಣ. 9-6-೨). [ಬಗ್ಗೆ 4 ಬೆರಸ್ಕು («ಎ ಬೆರೆಯಿಸು)] 

ಬಗೆವೆರ್ಚು. ಬಗೆವೆಚ್ಚು (ಕ್ರಿ). ಮನಸ್ಸು ಉಬ್ಬು; ಉತ್ಸಾಹಗೊಳ್ಳು : 
ಬಗೆವೆರ್ಚಿ ಕೇಳುತಿರ್ದವೆ ಮಿಗೆ ಪೇಳ್ದಪೆನೆಲೆಲೆ ಧೂರ್ತವಿಪ್ರನೆ ಕೇಳ್‌ 


(nov- ೯-೦೦೪) - ಬಗೆವೆಚ್ಚು ು ಪೊಗಂತೆ ಸೈಗೆಡೆದೆದ್ದು ಮತ್ತೆ 
ಮಯ್ಕಿಕ್ಕುತುಂ  ಬಗೆವೆಚ್ಚಿ ಪೊಡಮಟ್ಟು ನಲಿದೆದ್ದು ನಡೆವುತಂ 
(ನಂಬರ. ೯-೦೨೨). [ಬಗ್ಯೆ + ವೆರ್ಚು) 


ಬಗೆವೆಜು (ಕ್ರಿ). ಮನಸ್ಸಿಗೆ ಬರು; ಮೆಚ್ಚು : ಬಗೆವೆಶ್ತು ಅಭವಾದಿ 

ಗಳಿತ್ತ ಪದವಿಗೆ ಹಗೆಗೊಂಡು ಹರಿ ಕೆಡಿಸುವನು (ನೋಪಕ. ೩೦-೦೬). 
[ಬಗ್ಗೆ 4+ ಪೆಜ್ಮು ) 

ಬಗೆವೇಳ್‌ : ಬಗೆವೇಟಿ್‌ ನೋ. 

ಬಗೆವೇಟ*. ಬಗೆವೇಳ್‌ (ಕ್ರಿ). ೧. ಮನಸ್ಸನ್ನುತೆರೆದು ಮಾತನಾಡು; 
ಹೃದಯಂವನ್ನು ಬಿಚ್ಚಿ ಹೇಳು: ತನೆಯರನಿಟ್ಟ ಸಂತತಿಯೊಳಿಂತೆಮುಗಂ 
ಬಗೆವೇಟದೇಕೆ ಪೋದನೊ (60ಫು. ೪-೬೬); ಬಗೆವೇಟಿಕ್ತೊಡೆನ್ನ ಮೇಳದ 
ಕೆಳೆಯರ್ಕಳಿಲ್ಲ (ಶುಶಶಾ. *-೬); ಸಮಧಿಕಚಿಂತೆಯಿಂ ನುಡಿಯಲಂಂ 
ಬಗೆವೇಟಲೂಮೊಲ್ಲದಾ ಶರತ್ಮಮಯದ ಸೋಗೆಯಿರ್ಪ ತೆಆದಿಂ ಕಡುವನ್ನನೆ 


ಮೂಗುವಟ್ಟು ಖೇದವುನೊಳಗೊಂಡು ನಿಂದಬಲೆಯಿರ್ದಿರವಂ ಸಖ 
ನೋಡಿ (8ಗ0- 00-00). ಬಗೆವೇಳ್‌ : ೨. ದಾರಿ ತೋರಿಸು : 
ಶಿವಭಕ್ತಾಪರಾಧದಿಂ ಸಂಭಮಿಸಿತಿನಿತು ಪರಿಭವವಿದಕೆ ಬಗೆವೇಳ್ಮನೋಜ 


ಮರ್ದನಯುಂದು ದೈನ್ಯದಿಂ ಬಿನ್ನೈಸಿ (ಇಇಂದಫು. 9-08) - 
[ ಬಗ್ಗೆ + ವೇಟ್‌] 
ಬಗೆಷೊಗು, ಬಗೆವುಗು (ಕ್ರಿ). ಮನಸ್ಸನ್ನು ಪ್ರವೇಶಿಸು : ನೋಟದೊಳ 
ಲ್ಕ ಜಂಬಡೆದು ಮೆಲ್ನುಡಿಯೊಳ್‌ ಬಗೆವೊಕ್ಕು . . . ಕೂಟಸುಖಂಗಳಂ 
ಪಡೆದಂ (ಶಂಶರಾ- ೩-6). ಬಗೆವುಗು : ಎಲ್ಲಮನೊಪ್ಪಿಸಿ ನಿರ್ಣಯಂ 
ನೆಯಂ ಬಗೆವುಗೆ ಮಾಡಿದರ್ಕಲುಷಪೇಷಮನೊಲ್ಲದನುಪ್ರವೇಶಮಂ 


ಬಗೆಹರಿ 


(ಕುಳಿತಿ. ೪-080) ; ಶ್ರೀಕಂಠರಿಪುವಿನಸ್ಫಾನೀಕಂ ಬಗೆವುಗಲದೊರ್ಮೆ 
ಸತ್ರಾಜಿತ್ಯನ್ಯಾಕಾರಂ ಬಗೆವೊಕ್ಕುದು. ಲೋಕಜನಸ್ತುತಿಗಳಿಂ ಗರುತ್ಮ 
ದ್ಭ್ವಜನಾ (ಗಏ. ೦೦-೦); ಗುಣಮಮುರೆ ಶಬ್ದ ಮಣಿದರ್ಪಣನಾಮವನಿಟ್ಟು 
ನೆಆೌಯೆ.. ಕರ್ಣುಟಕಲಕ್ಷಣಶಬ್ದಶಂಸ್ತ ಮಂ ಲಾಕ್ಷಣಿಕರ್ಪೇಟ*ಂದು 
ಬೆಸಸೆ ಬಗೆವುಗೆ ಪೇಟಕ್ಕಿ೦ (ಕಶುದ. ೩). [ ಬಗ್ಗೆ + ಪೊಗು) 

ಬಗೆಹರಿ (ಕ್ರಿ). (ಮನಸ್ಸಿನ ಆಲೋಚನೆ, ಉದ್ದೇಶ ಮುಂತಾದುವು 
ನಿರಾತಂಕವಾಗಿ) ತೀರ್ಮಾನವಾಗು ; ಇತ್ಕರ್ಥಗೊಳ್ಳು ; ನಿರ್ಧಾರ 
ವಾಗು: ಕನ್ನಡಸಾಹಿತ್ಯದಲ್ಲಿ ನಾಗವರ್ಮರು ಎಷ್ಟು ಮಂದಿ ಎಂಬ 
ಪ್ರಶ್ನೆಯೊಂದು ಬಗೆಹರಿಯದ ಸಮಸ್ಕೆಯಾಗಿದೆ (ತಾಹಿಸ- 3); ಈ 
ದೇಶದ ಶೈಕ್ಷಣಿಕಸಮಸ್ಕೆಗಳು ಖಂಡಿತವಾಗಿಯೂ ಬಗೆಹರಿಯುವುದಿಲ್ಲ 
(ಸುವ. ೦೦). [ ಬಗ್ಗೆ *- ಹರ್ಮಿ (ಎ ಪರ್ಮಿ) ] 

ಬಗೆಹರಿಸು (ಕ್ರಿ). ೧. ಇತ್ಕರ್ಥಗೊಳಿಸು; ನಿರ್ಣಯಿಸು; ನಿರ್ಧರಿಸು: 
ತುತ್ತಿನ ಚೀಲದ ಪ್ರಶ್ನೆಯನ್ನು ಐದು ತಲೆಮಾರು ಹಿಂದೆಯೇ ಸಮಾಜ 
ಬಗೆಹರಿಸಿದ್ದಿತು (ಕಾಂಯಾ. ೪೬); ಅಂತಿಮವಾಗಿ ಈ ಪ್ರಶ್ನೆಯನ್ನು 
ಬಗೆಹರಿಸಬೇಕು (ಶಂ೫50. 060). ೨. ತೀರಿಸಂ; ಸಂದಾಯ ಮಾಡು: 
ನೆರೆದಿದ್ದ ಅಷ್ಟು ಜನ ಸಾಹುಕಾರರ ಸಾಲದಲ್ಲಿ ಒಂದನ್ನು ಸಹ ಬಗೆಹರಿಸುವ 
ಪರಿಸ್ಥಿ ಸತಿಯರ (ಶಕ್ಕಿಕೂ. ೫): [ ಬಗ್ಗೆ 4 ಹರಿಸು (ಎಪರಿಯಿಸು) ) 

ಬಗ್ಗ» ವಗ್ಗ, (ನಾ). ಹುಲಿ: ವ್ಯಾಘ್ರ: "ಬಗ್ಗಂ ವ್ಯೂಘ್ರಾಭಿಧಾನಂ” 
(yma. ಸ ಸುತ್ತಿದ ರೇಫೆ ದಡ್ಡಕ್ಕರಮಾದುದರ್ಕೆ - ಚಕ್ರಪಕ್ಷಿ - ಚಕ್ಕ 
ವಕ್ಮಿ... ವ್ಮಾಫು- ಬಗ್ಗ (ಶರರ: ೨೬೦ ಶ್ರಯೋ); ಗರ್ಜಿಸುತ್ತಿರ್ಪ 
ಬಗ್ಗದ ಬಲ್ಲಂಡಿಕೆಗಂಡು . *» * ತಿವಿದಂ ತತ್ಕಾಳಮೇಘಾಹ್ವಯಂ (maಕೀ. 
೫೨೪೪; ಇದೆ ಬಗ್ಗನನಿಕ್ಕು 1 ಮೇಣಿದೆ ಚಿತ್ತಗನಂ ತುಡು ! (ರಾಜಾಕ್ಮ- 


6-0). ವಗ್ಗ, : ಶ್ರೀಮದಾಹಮಲ್ಲದೇವರ ವಗ್ಗ (ಎಂ xvi; 
«4-8; 1067) - [ಆ ಪ್ರಾ. ವಗ್ರ. /ಸಂ. ವ್ಯಾಘ್ರ] 
ಬಗ್ಗ. ವಗ (ನಾ). ೧. ಗುಂಪು: ನೆರವಿ; ಸಮೂಹ : “ಬಗ್ಗಂ 


ವರ್ಗಂ” ಗತ ಇಒ); ದಿತಾ _ಗ್ರರೇಫಲೋಪಕ್ಕೆ - ವರ್ಗ - ಬಗ್ಗ (ಹ 
೨೬೦ ಶ್ರಯೋ)- ವಗ್ಗ “ವಗ್ಗ (ಬಗ್ಗ) ವರ್ಗ” (ಕದ್ದ! ಕೋ.೩೪). 
೨. ಗ್ರಂಛಟ ಪರಿಚ್ಛೇದ. ಸರ್ಗ: ಅನೇಕ ಶಾಸನಗಳ ಕೊನೆಯಲ್ಲಿ 
ಕಂಡುಬರುವ ಚಿಹ್ನೆ ಜಾಸು ಧಮ್ಮ ಪದದ ಪ್ರತಿ “ವಗ್ಗ” ದ ಕೊನೆ 
ಯಲ್ಲಿಯೂ ಇದೆ (ಕಾರಶ.0೪). [೭ಹ್ರಾ. ವಗ್ಗ. /ಸಂ. ವರ್ಗ] 
ಬಗ್ಗ, (ನಾ)- ಶಿವಃ ಈಶ್ವರ : “ ಬಗ್ಗನೆನೆ ಮುಕ್ಕಣ್ಣ ನಕ್ಕೂ” (ಕಠರ.೬೩); 
ಬಿಳಿಯುಳ್‌ ಸರಸತಿ, ಜೀಯ ಬಗ್ಗಂ. (ಕರ್ಮಾಮು.೦೦೨ ನ್ಶಾಣ್ಶಾ); ವೇಗದಿಂ 
ಬಗ್ಗನಂಭ್ರಯೆಡೆಗಂ ನಡೆತಂದದನೆಲ್ಲವುಂ . . . ವೇಳಲು 
9-6-೨೩). (ಎಸಂ. ಭರ್ಗ] 

ಬಗ್ಗಂದೊವಲ್‌,' ಬಗ್ರ .ದೊವಲ್‌, ಬಗ |ದೊವಲು (ನಾ). ಹುಲಿಯ 
ಚರ್ಮ; ವಾ ಫ್ರಾಜಿನ: ಬಗ್ಗ ಅದೊವಲ್‌, ಬಗ್ಗದೊವಲ್‌ (ಕಲ್ಮಾಶು.೩೭೪ 


(ಹಾಲಾಸ್ಯ. 


ಶ್ರಯೋ)- ಬಿಗ್ಗದೊವಲ್‌ : ಬಗ್ಗ ದೊವಲಂ ಅಸವಸದೊಳುಟ್ಟನಂ 
ದೇವರಾದಿತ್ಮನಂ. - -ಮೆಶಿಸಿದಂ (ಉರ್ಕರೇ.೩-೩೦); ಪೂರ್ವತಿಯಾಣ್ಮಂ . , . 
ಬಗ್ಗದೊವಲ ಪೂಸುಗೆಯಲ್ಲಿ ಸಲ್ಲೀಲೆಯಿಂ ಮುೂರ್ತಿಗೊಂಡಿರೆಯಿರೆ 


(ನೃ ತು. ೦೪-೩೦ ವ); ಬಗ್ಗದೊವಲಂ ಕಂಡೊಡಂ ಬೆರ್ಚುವೆರಳಿಗಣ್‌' ಪರಿವ 
ವೆರ್ಬುಲಿನೋಟವಂಂ ಸಹಿಸಲುಂಟೆ (ಕ್ರೀರಾಮ.೦೬-೩)- ಬಗ್ಗದೊವಲು : 
“ಬಗ್ಗ ದೊವಲುಡಿಗೆ' ಪರಾ [ಬಗ್ಗ + ತೊವಲ್ಸ್ಮ್‌ ( <ಎತೋಲ್‌,)] 
ಬಗ್ಗಡ, ಬೊಗ್ಗಡ (ನಾ).೧. ಮಣ್ಣು. ಕಸ, ಸೆಗಣಿ ಮುಂತಾದುವು ಕಲಸಿ 
ಕೊಂಡಿರುವ ನೀರನು; ರಾಡಿ; ಕೊಚ್ಚೆ : ಆನೆ, ಕುದುರೆ, ರಥ, 
ಪದಾಶಿಗಳಿಂದ ಆ ನೀರು ಕಲಕುವುದು. ಕದಡುವುದು, ಬಗ್ಗಡವಾಗುವುದು 
(ಉದಶ. ಮಿಂದ. ೪೬); ನಾವು ಕೇವಲ ಕೆಸರನ್ನೂ ಸಗಣಿಯ ಬಗ್ಗಡವನ್ನೂ 


೬೧೯೩ 


46 


ಬಗ್ಗೆನೆ 


ಬಳಿದಿದ್ದೇವೆ (8೭೦೮.11.೨6). ೨. ಕೊನೆಯಲ್ಲಿ ಉಳಿದುದು; ಗಸಿ 
ಗಷ್ಟು : ಮೇಲಿನ ತಿಳಿ ಖರ್ಚಾಗಿ ಬಗ್ಗಡ ವಹಾತ್ರ ಉಳಿದಿದೆ (ಕಟ). 
ಬೊಗ್ಗಡ : ೩. (ಆಲಂ) ಕಳವಳ ; ಕ್ಷೋಭೆ ; ಕಿಟ್ಟಣ್ಣನ ಮನಸ್ಸು 
ಕಲಕಿ ಬೊಗ್ಗಡವಾಗಿ ಹೋಗಿ ಮುತ್ತೆ ತಿಳಿಯಾಗಬೇಕಾದರೆ ಎಂಟು 
ಹತ್ತೂ ದಿನಗಳು ಬೇಕಾಗುತ್ತಿತ್ತು (248-೪). [?) 

ಬಗ್ಗಡೆ :ಬಂಗಡೆ' ನೋ. 

ಬಗ್ಗಡೆಯ :ಬಕ್ಕುಡೆಯ' ನೋ. 

ಬಗ್ಗಣೆ, (ನಾ). ೧. ಗದರಿಕೆ; ರುಂಕಣೆ: ತಂದೆ ಕಡಂಗಿ ಕಲ್ಪಿಸುವ 
ಕಲ್ಲಿಯಮೊಲ್ಲದೆ ತಾಯ್ಮಗುಟ್ಟು ನಿರ್ವಂದದಿನೆಯ್ದೆಬಗ್ಗಿಸುವ ಬಗ್ಗಣೆಗಳ್ಳದೆ 
(ಸುಕುಮಾ-೨-೮); ನಿಟ್‌ಸು ನಿಘಾತಮಾಂಕೆ ಬಗೆ ಬಗ್ಗಣೆ ವಂಚನೆ ಬಂಧ 
ಮೆಂಬಿವಂ ಮೆಅ್‌ವೊವಜರ್ಕಳೇಂ ಕಲಿಸುತಿರ್ಪರೊ ಚಟ್ಟರನಟತ್ತಿ ವಟ್ಟರೆಂ 
(ಫತ್ತಶು-೨-೬೦). ೨. ಕೂಗಾಟ; ಆರ್ಭಟ: ಹೆಗ್ಗಡಲ ತೆರೆಯಂತೆ 
ಮೊಳಗುವ ಲಗ್ಗೆಗಳಲೋರಂತೆ ಸುಭಟರ ಬಗ್ಗಣೆಯ ಬಲುಭುಜರ ಘನತರ 
ಸಿಂಹನಾದದಲಿ ತಗ್ಗಿದುದು ಧರೆ (8ಥಾಗ. ೦೦-೩೨-೪೪). 

ಬಗ್ಗಣ್ಣೆ, ಬಗ್ಗಳಿ (ನಾ)- ಹಕ್ಕಿಗಳ ಕೂಗು; ಕೂಜನ : ಕಳಕಂಠಿಯ 
ಬಗ್ಗಣೆಯೇವುವೆಂಬ . .. ಮಧುಮಾಸದ ಗೋಸಣೆಯೇವುವೆಂಬ ಬದ್ದರ 
ನಜ್‌ಯಟ್ಟಿ (ಅಶ್ರ-೬-೨೬); ಕೋಗಿಲೆಯ ಬಗ್ಗಣೆ ತುಂಬಿಯ ಗೇಯ 
ಮೆಂಬಿವಂ ಬಲ್ಲವರಂ ಮನಂಗೊಳಿಸುಗುಂ ಕೃತಿ ಸತ್ಕೃತಿ ನಾಗಚಂದ್ರನಾ 
(ಮಲ್ಲು -೦-೪೪). ಬಗ್ಗಳೆ: ಪರಪುಷ್ಪಧ್ವಾನದೊಳ್‌ ಬಗ್ಗಳೆ ಪುರುಳಿಗೊಳಲ್‌ 
ಲಲ್ಲೆ (೪ರಂತ್ರ- ೦೬). [ಬಗ್ಗು + -ಅಣ್ಮೆ) 

ಬಗ್ಗದೊವಲ್‌ *ಬಗ್ಗಂದೊವಲ್‌' ನೋ. 

ಬಗ್ಗದೊವಲ (ನಾ). ಹುಲಿಯ ಚರ್ಮವನ್ನು ಧರಿಸಿದವನು ; 
ವ್ಯಾಘ್ರಚರ್ಮಾಂಬರ ; ಶಿವ : ಬಗ್ಗದೊವಲಗೆ ಸೊಡರ ಹಚ್ಚಿಸುವೆ 
ಹಾಲೆರೆವೆ (ಜಿಕ್ಮರೆ. ೫-60). 

[ಬಗ್ಗದೊವಲ್‌ ( ಎಬಗ್ಗಂದೊವಲ್‌) 4 ಅ] 

ಬಗ್ಗದೊವಲು "ಬಗ .ಂದೊವಲ್‌' ನೋ. 

ಬಗ್ಗೆ ದೊವಲುಡಿಗ (ನಾ). ಇ ಬಗ ಓದೊವಲ : ಬಗ್ಗ ದೊವಲುಡಿಗೀೀ 
'ಕೇಳು ್ಸಿವನದೊಡೆಯನೆಸೆದಂ ರಾಜವಿಭದದಿಂದೆ (ತಂತ್ರ. ೨೪-೪೦). 

[ಬಗ್ಗದೊವಲುಡೆ _. _ ಇಗ] 

ಬಗ್ಗದೊವಲುಡಿಗೆ (ನಾ). ಹುಲಿಯ ಚರ್ಮದ ಉಡುಪು ; ವ್ಯಾಘ್ರ 
ಚರ್ಮದ ಉಡುಗೆ : ಬೆಳುಗಾಯ ಕೆಂಜಡೆಯು ಚನ್ನಾಗಿ ಬಗ್ಗ 
ದೊವಲುಡಿಗೆ ವಿಭೂತಿ ರುದ್ರಾಕ್ಷೆಗಳು (6ರರೋ. ೦೩. 04). 
[ಬಗ್ಗದೊವಲು (<“ಬಗ್ಗಂದೊವಲ್‌) 4 ಉಡಿಗೆ (.ಆಉಡುಗೆ)] 

ಬಗ್ಗ ದೊವಲುಡೆ (ನಾ). -ಬಗ್ಗದೊವಲುಡಿಗೆ : “ಬಗ ದೊವಲುಡೆಯ' 
"ಪರಾ. (ಬಗ್ಗ ದೊವಲ್‌ ತ ಬಗ | ಂದೊವಲ್‌) _. ಉಡ್ಪ) 

ಬಗ್ಗದೊವಲುಡೆಯ (ನಾ). -ಬಗ್ಗದೊವಲ ; “ಎಣ್ಮಯ್ಮಂ . . . ಸಬ್ಬಂ, 
ಬಗ್ಗದೊವಲುಡೆಯಂ, ಬಾನ್ನವಿರಂ . . . ಅಯ್ಕ್ಮೊಗಂ _. ಈ ೩೩ 
ಈಶ್ವರಂಗೆ ಪೆಸರ್‌” (೪ತಾ. ೪೬-೦) ; ವೆಗ್ಗಳಿಪ ಶೀತಕರನೀರೆಂಟುಭಾಗ 
ದೊಳ್‌ ಬಗ್ಗದೊವಲುಡೆಯನೊಂದಂ ತಳೆದು ಚಂದ್ರನಂ' ನೋಡಿ ಮತ್ತಿಂ 
ತೆಂದನು -(ಕಂಪು. ೨೨-೨೩) ; ಬಗ್ಗದೊವಲುಡೆಯಂಗೆ ಪಟ್ಟಣಿಗೆಯನುಡಿಸಿ 
`(ಉಮಾಕ್ಯ- [ಬಗ್ಗ ದೊವಲುಡೆ ಬಾ ಬು. 

ಬಗ್ಗನೆ (ಅ)- ಕೂಡಲೆ ; ತಕ್ಷಣ : ಬಗ್ಗನಿಲ್ಲಿಂದೈದಿ ನಾವು ನಮ್ಮಯ ಗಡಿ 
ದುರ್ಗದೊತ್ತಲಿ ನಿಲ್ವೆವು (ಕಂನಂ. ೦೯-೪೪) ; ಸಗ್ಗದಿನಾಗಳೆ ಚರರೆಂ 
ದಿಗ್ಗಜಮಂ ಕರೆತರಲ್ಕೆ ಕಳಿಪಿದೊಡವರ್ಗಳ್‌ ಬಗ್ಗನೆ ಬಂದುಸಿರಲ್ಕ 
(ಹಾಲಾಸ್ಕೆ- ೦-೩೨೬); ಸಗ್ಗಿಗರ ಪಿರಿಯನೈತರೆ ನೋಡಿ ಹರ್ಷದಿಂ ಬಗ್ಗನಿದಿ 
ರೆದ್ದು ಸೆಳೆದಬ್ಬ (ವಂಕಾರಾ. ೨-೩೨-೩೬). [ಬಗ್ಗ್‌ + ಅನೆ] 


0೩೦-೦೨). 


ಬಗ್ಗಬರಿ 


ಬಗ್ಗಬರಿ “ಬಲಲ ಪರಾ. 

ಬಗ್ಗೆ ಬಟ್‌ “ಬಜಿ' ಪರಾ: 

ಬಗ್ಗಮರಿ (ನಾ). ಹುಲಿಯ ಮರಿ; ವ್ಯಾಘ್ರಶಿಶಂ : ಚಳೆಯನುರೆ 
ಜೆಲ್ಲುವವು ಬಗ್ಗಮರಿಗಳು (ನರೋ. ೬-೦೦) - [ಬಗ್ಗ ಮರಿ (5ಮಃ)] 

ಬಗ್ಗರೆ 'ಬಕ್ಕರೆ' ನೋ. 

ಬಗ್ಗವಳ್ಳಿ (ನಾ). ಒಂದು ಬಗೆಯಂ ಬಳ್ಳಿ (?) : ಬಗ್ಗವಳ್ಳಿಯ ಬಳ್ಳಿ 
ಗಾವಣದೋಳಿಯಿಂ ಸೊಗಯಿಪ್ಪ ಸಮ್ಮಗ್ಗವಾಕ್ಷದ ವಂಕದಾರದ 
ಕೇತಕಿರ್ಗಯಿನೊಂದಿ ನಿಂದಗ್ಗಳಿಕ್ಕೆಯನೀಟ್ದು ನೀಳ್ದ ನಿವೇಶದೊಳ್‌ ಮದನಂ 
ಮನಕ್ಕೆಗ್ಗು ಪೊರ್ದದ ರೂಪಿನೊಳ್‌ ನೆಲಸಿರ್ಪವೋಲ್‌ ಸುಖಮಿರ್ಪಿನಂ 
(ಊಂಠಿತ್ರ. ೩-೭೪). [ಬಗ್ಗ + ಬಳ್ಳಿ] 

ಬಗ್ಗಸಮ್ಮ (ನಾ). - ಬಗ್ಗಂದೊವಲ್‌ : ಜಡೆಗಳ ಬಂಬಲೇ ತಲೆದಳಿರ್‌ ಫಣಿ 
ಸುತ್ತಿದ ಬಳ್ಳಿ... ಬಗ್ಗಸಮ್ಮದೊಳ್ಳುಡೆ ಪೊಸಚಲ್ಲಣಂ (ಕಂಠಂ. ೩-೩). 

[ ಬಗ್ಗ --ಸಮ್ಮ್ಯ ( ಆಚಮ್ಮು)) 
ಬಗ್ಗಳೆ "ಬಗ್ಗಣ್ಕೆ' ನೋ. 
“ಬಗ್ಗಿ' ನೋ. 

ಬಗ್ಗಿಸ್ಕು (ಕ್ರಿ). ೧. ಬಗ್ಗುವಂತೆ ಮಾಡು ; ಬಾಗಿಸಂ : ತರಣಿಶತಕೋಟಿ 
ತೇಜದ ರತ್ನದೋಹರಿಯ ಏರಿಯ ಸೌಧೋತ್ತರಂಗಳ ಪ್ರಾಂಗಣಂಗಳೊಳು 
ಹರನೋಲಗದ ಸಮಯಮಂ ದ್ವಾರಪಾಲಕರ ಶಿರವ ಬಗ್ಗಿಸಿ ಕೇಳುತ ಕರಗಳಂ 
ಮುಗಿದು (ಗುಠತ. ೩-೪೦) ; ನೀನು ತಲೆ ಬಗ್ಗಿಸಿಕೊಂಡೇ ಕುಳಿತಿದ್ದೀಯಲ್ಲ 
(ಕೆಂಗಾಳ್ಮ. ೨.೨೨). ೨. ಚೆಲ್ಲಂ; ಸಂರಿ : ಬೀರಕ್ಕ . . . ಕಡಾಯಿನ ನೀರನೆಲ್ಲಾ 
ಬಗ್ಗಿ ಸಿದ್ದಾಳೆ (ಶೀತಿ59. IX: ೩೨) ; ಮಗ್ಗಲುತೋಟದ ಜನಗಳಿಲ್ಲಾ ಅಲ್ಲಿಗೆ 
ಬಂದು ನಾನು ನೀರು ಬಗ್ಗಿಸುತ್ತಿದ್ದ ಧಾಟಿಯನ್ನೇ ನೋಡುತ್ತಿದ್ದರು 
(ಓಗಾಳ್ಮ. ೬೩೦೭. ಹಿ. ಸೋಲಿಸಂ ; ಹಿಮ್ಮೆಟ್ಟಿಸು : ಜಕ್ಕವಕ್ಕಿಯಂ 
ಪರಿವಡೆದಿರ್ದ ತೋರಮೊಲೆ ಬಗ್ಗಿಸೆ ನೈದಿಲದಿನೆಯ್ದೆ ಕಣ್ಮಲರ್‌ ಕೊರಗಿಸೆ 
ನಾಡೆ - . . ಬನವೆಣ್ಣೆನಿಪಂದದಿನೊರ್ವಳೊಪ್ಪಿದಳ* (ಕಳು. ೦೦೨)- 
೪. ಗದರಿಸಂ ; ಬೆದರಿಸಂ; ರುಂಕಿಸಂ : “ಬಗ್ಗಿಸಿದನೆನಲ್ಲೆ ರುಂಕಿಸಿದ 
ನೊಳು ಹೊಟ್ಗುಂ” (೪ರ: ಇ೪) ; ಒಸೆಗೆ ಮೇಣ್‌ ಮುನಿಗೆ ಮೇಣವ 
ರೆಲ್ಲರುಮಂತೆ ಬಗ್ಗಿಸುಗೆ ಮತ್ತುಟಾಯಲಾಗದು ನೆಟ್ಟನೆ ಪೂಣ್ಣುದಂ (ಕಂಠಾ, 
6-0೩) ,ಕೀಕ್‌ಯಂದೂ ತಂದೆ ಬಗ್ಗಿಸಲಯಯನೆ ತಾಯ್‌ ಜಡಿದು ತಿಳಿಪಲ 
ಅ್‌ಯಳಿ (ತುಕುಕೂ- ೨-೬೨). ೫. ಮೂದಲಿಸಂ ; ಹೀಯಾಳಿಸು ; 
ಹಂಗಿಸಂ : ನಾಗಂಗಳ* ವೆಡೆಗಳನೆತ್ತಿ ನಾಲಗೆಗಳಂ ಪೊಳೆಯಿಸುತ್ತಂ 
ಬಂದೊಡೆ ನೀಮೊದಅಸ*ಯವಂ ಬಗ್ಗಿಸಿದೊಡದೃಶ್ಶಂಗಳಾಗಿ ಪೋಕುಂ 
(ಕಠ್ಮಾಕಾ- ೦೦೦-೪) ; ಮುನಿಕುಮಾರರೋದುವ ವೇದವೇದಾಂಗಂಗಳಂ 
ತಪ್ಪುವಿಡಿದು ಜಡಿದು ಬಗ್ಗಿಸುವ ಪದುಮರಾಗದ ಬಣ್ಣದರಗಿಳಿಗಳುಮಂ 
(ಕಂಠಕಾ- ೦-೦೦೩ ಪ) ; ಕಟಲೆ ನುಡಿದಟಲೆ ಬಗ್ಗಿಸಿ ಘಟಾಲೆನೆ ನಡೆಯೆಂದು 
ಜಡಿದು. ಸಾರಥಿಯಂ ಪಾಂಗಟಾದು ನಿಲಲೀಯದಲ್ಲಿಂದೆಟೆ್‌ದುಯ್ವಂತುಯ್ದ 
ಳಾತ್ಮವರನಂ ನರನಂ (ಉಕಾರ. ೨೬). 'ಬಾಗಿಸ್ಲು' ಪರಾ. 

(ಬಗ್ಗು + — ಇಸ್ಕು] 

ಬಗ್ಗಿಸ್ಕು (ಕ್ರಿ). (ಕೋಗಿಲೆ ಮೊದಲಾದ ಪಕ್ಷಿಗಳು) ಕೂಗಂ ; ಉಲಿ: 
ಕಾವ್ಮಬಂಧಮೊವ್ಪುಗುಮೆಳಮಾವು ಕೆಂದಳಿರ ಪೂವಿನ ಬಿಣ್ಣೊಬಕಿಯಿಂ 
ಬಟಲ್ಲು ತುಂಬಿಗಳಿನೆ ತುಂಬಿ ಕೋಗಿಲೆಯೆ ಬಗ್ಗಿಸೆ ಸುಗ್ಗಿಯೊಳೊಪ್ಪು 
ವಂತೆವೋಲ್‌ (ಶಂಶಂ. 0-6) :. ಪಿರಿದುನ್ಮದಾಳಿ ಬಗ್ಗಿಸುವ ಪಿಕಾಳಿ 
ಪುಖ್ಬತ ಲತಾಳಿ (ಎಳ. ೪11, ಸಾಗರ: ೦೦೮-೨೬: 3048) ; ಪಾಡುವ ತುಂಬಿ 
ಬಗ್ಗಿಸುವ ಕೋಗಿಲೆ ನರ್ತಿಪ ನೀಲಕಂಠ (ಕುಮಾ. ೩-೧೮೪). 

[ಬಗ್ಗು 3 -ಇಸ್ಕು) 
ಬಗ್ಗು, (ಕ್ರಿ). ೧. ಕೆಳಮಂಖವಾಗು ; ಬಾಗು ; ಬಗ್ಗಿ ಕವಿವಂಬುಗಳ 


೬೧೯೪ 


80 


46 


ಬಗ್ಗುವೆಣ್‌ 

ಗಜ್‌ಗಳ ಲಗ್ಗೆ ಗರಿನಾಯಕರ ಕವಗಳು ನೆಗ್ಗಿದವು ಮುಗ್ಗಿದವು 
ಮನ ಮಾಲಂಕದತಿರಥರ (೪ಫ್ಮಾಕ- ೨೦-ಬಿ; ಗಿಡವಾಗಿ ಬಗ್ಗದ್ದು ಮರ 
ವಾಗಿ ಬಗ್ಗೀತೇ ? (ಗಾ೪). ಪಿ. ಡೊಂಕಾಗು; ವಕ್ರವಾಗು: ಆ 
ಕಿಟಕಿಯ ಸರಳುಗಳೆಲ್ಲ ಹಳೆಯವಾಗಿ ಬಗ್ಗಿವೆ (ಯ). ೩. ಓರೆಯಾಗು ; 
ಓಲಂ : ಬಿನ್ನಣದೆ ಗೋಪುರದ ಮಂಟಪದ ಪ್ರಥುಮೆಗಳು ಚಿನ್ನಾಗಿ 
ನಿಗುರುತಂ ಬಗ್ಗುತ್ತ. -'.ನೋಡಿ (ಕತುಪು. ೨-೬-೩೬)- ೪. ವಿನಯವನ್ನು 
ಹೊಂದು ; ವಿನೀತವಾಗು : ಭೊಗ್ಗೆ ನೊಂದೇ ದಿನದೊಳು ಜೋ 
ನಾತ್ಮನು ಬಗ್ಗಿದಾಗಳೆ ಬಾಗಿಲಹುದೇ (668- ೨-೬೪) ; ಬಗ್ಗಿದವನಿಗೆ 
ಒಂದು ಗುದ್ದು ಹೆಚ್ಚು (ಣರ). ೫. ಮೆಣಿ ; ಸಗ್ಗು ; ತಗ್ಗು : 
ಅತಿಕಾಂಕ್ಷೆಯನಾವಂ ವತಳ್ಟನವಂ ಸತತಂ ಹಿಂಸೆಗೆ ಬಗ್ಗುವನಲ್ಲಂ 
(ಆಯಳಾ. ೦೦-೦೬) ; ಗ್ರಾಮದ ಮುಖಂಡರು ಇಷ್ಟು ಪ್ರಯತ್ನಪಟ್ಟರೂ 
ಬಗ್ಗದ ಹಟವಾದಿಯು , . . ಗ್ರಾಮಸ್ಮರನ್ನು ಅಜರಾಧಿಗಳನನ್ನಗಿ 
ಮಾಡುತ್ತಿದ್ದನು (ಜುತ್ತಿತ. ೦೬). ೬. ಗದರಂ; ಮುಂಂಕಿಸಂ : 
" ಬಗ್ಗಣ್ಣೆ , * ಬಗ್ಗಿಸ್ಕು ' ಪರಾ. « ಬಾನ, ' ಹೋ. 

(ದೇ. ॥ ತುಳು. ಬಗ್ಗು ; ಕೊಡ. ಬಗ). 
ಬಗ್ಗು (ಕ್ರಿ). (ಪಕ್ಷಿಗಳು) ಕೂಗು ; ಉಲಿ: * ಬಗ್ಗಿಸಿ? ಪರಾ: 
ಬಗ್ಗು (ನಾ). ಬೆದರಿಸಂವಿಕೆ ; ಗದರಿಸುವಿಕೆ ; ರುಂಕಣೆ : “ಬಗ್ಗು, 

ಬಪ್ಪಂಡಂ, ಬೆಜ್ಜೆ, ಚಪ್ಪರಣೆ.- ಈ ೪ ಜಂಕಣೆ” (ತತಾ. ೩೩-೨೩ಲ್ರು. 
| ಬಗ್ಗು J- 
ಬಗ್ಗು (ನಾ). ಪಕ್ಷಿಗಳ ಕೂಗಂ ; ಹಕ್ಕಿಗಳ ಧ್ವನಿ : “ಬಗ್ಗೆನಲ್ಕದು 
ಪಕ್ಷಿಗಳ ದನಿಗೆ” (ಕತಕ. ೦೨೭)- [ಆಬರ್ಗ್ಗು? 
ಬಗ್ಗು (ನಾ). ಐಶ್ವರ್ಯ ; ಸಂಪತ್ತು : “ಬಗ್ಗು (ಬಗ್ಗ, ಬಾಗು-- 
ಭಾಗ್ಯ” (ಕರ್ಕಳೋ. ೨೬) ; ಕೃತಿಯಿದು ಚದುರಕರ್ಣಾಟಕಕಲೆಯುವನ 
ಬಗ್ಗಿನ ಬೆಳೆ (ೂಂಸೋ, ೦-೨೨) ; ಮ ವೆರಲಳತೆಯ ಲಲನೆಯ 
ನೊಸಲದು ಬಗ್ಗಿನ ನೆಲೆವನೆ (ಹಾರಾಸ್ಕ. ೦-೦೩-೦೭) ; ಪುಣ್ಮದ ರಾಶಿಯಂತೆ 
ಬಗ್ಗಿನ ನೆಲೆಯಂತ ಮೈಮೆವೆತ್ತು ಚೆಲ್ಹಾದ ಪರ್ವತಂ ತೋಂ*ವಂದುದು 
(ಉನತಿತೃ- 4೨-0೦) - [ಆ ಪ್ರಾ. ಬಗ್ಗ./ಸಂ. ಭಾಗ್ಯ? 
ಬಗ್ಗುಬಡಿ (ಕ್ರಿ). (ಆಲಂ) ಬಾಯಿ ಮುಚ್ಚಿಸು: ಅಡಗಿಸು; 
ಸಂಮ್ಮನಾಗಿಸು ; ಸಂನ್ಯಾಸಿಗಳನ್ನು ಬಗ್ಗುಬಡಿದೆವೆಂದು ಹಂಸ 
ಡಿಂಭರ ಅವಿನಯವು ಮತ್ತಷ್ಟು ಉಬ್ಬಿ ಹರಿಯಿತು (ಪೀಗಯ್ಕ, ೦೪೦) ; 
ತಾಯಿಯನ್ನು ಬಗ್ಗು ಬಡಿದಂತೆ ಈ ಬಾರಿಯೂ ಮಾಡಬೇಕೆಂದು ನೆನೆಸಿ 
ಇದರ ಬಗ್ಗೆ ಮನೆಯಲ್ಲಿ ಚಕಾರಶಬ್ದ ತೆಗೆಯಲಿಲ್ಲ (ಗಂಜಿಯ: ೩4). 
[ ಬಗ್ಗು, + ಬಡಿ ತ 
ಬಗ್ಗುದ್ದಿ (ನಾ). ಎದೆಗೂಡಿನ ಮೂಳೆ : ಕಟಕಟಾಯ ಮತ್ಸ ಮಿಲ್ಲಿರಲ್‌ 
ಜಗಕೆ ಸಂಕಟಮಪ್ಪುದಚ್ಚರಿಯೆ ನೋಡೆಂದು ಕೂಡೆ ಲಟಕಟಿಸಿ ಕಡ 
ಲೊಳ್‌ ಪೊಕ್ಕು ಗುಡಿಗುಡಿಪ ವಿಖಾನ ಬಗ್ಗುರಿಯನೊದೆದೌಂಕಿ (ಕಂಪ್ರ- 
೨೦-೬) : ಉಡಿದರಾಂತವರ ಬಗ್ಗುರಿಗಳಂ ದಾನವರ್‌ ಕುಡಿದರ 
ರುಣಾಂಬುವಂ ಶಾಕಿನಿಯರ* (ಕೆಂಪು. ೨೪ ೨೨). 
[ದೇ. 8 ಕೊಡ. ಬಗ್ಗರೆ ಇ ಬೆನ್ನೆಲುಬು ] 
ಬಗ್ಗುರ್ಕಿ (ನಾ). ಜಿಂಕೆ ಮೊದಲಾದ ಪ್ರಾಣಿಗಳನ್ನು ಹಿಡಿಯುವವನಂ; 
ಬೇಡ : ಜಗದ ಪ್ರಾಣಿಗಳುಲಿದುಲಿದು ಮರಳಿ ಮತ್ತಲ್ಲಿಯೇ ಬೀಳಲು 
ಬಲೆಯ ನೇಣು ಬಗ್ಗುರಿಯ ಕೈಯಲಿರಲು ಬಲೆಯ ನೇಣ ಕಣ್ಣಿಯ ಕಳಚಿ 
ಶರಣನು ಶರಣೆನುತ್ತವೆ ನಿಂದು (8ನತಂ. 68-೩೭೭)- [ನ ಸಂ. ವಾಗುರಿಕ) 
ಬಗ್ಗುವೆಣ್‌ (ನಾ). ಸಂಪತ್ತಿನ ದೇವತೆ ; ಭಾಗ್ಯಲಕ್ಷಿ : ಬಗ್ಗದೊವಲು 
ಡೆಯೊಳುಳ್ಳುಡೆ ವಿರಾಜಿಸುತಿರಲ್‌ ಬಗ್ಗುವೆಣ್ಣಿನಿಯನಚ್ಚಿಯ ಚೆಲ್ವಗಾಲ 
ಸಲಹಗ್ಗಳದ ಭೋಗಮಲ್ಲ (ತೇರು. ೭-೬೪). [ಬಗ್ಗು + ಪೆಣ್‌] 


ಬಗ್ರಿಹಗ್ಗ 


ಬಗ್ರಿಹಗ್ಗ (ನಾ). ಎರಡು ಕೊನೆಗಳಲ್ಲೂ ಹಿಡಿದುಕೊಳ್ಳಲು ಅನುಕೂಲ 
ವಾದ ಲೋಹದ ಬಳೆಗಳನ್ನು ಹೊಂದಿರುವ ಹಗ್ಗ; ಐ ಇದಕ್ಕೆ 
“ಡಗ್ರಿಹಗ್ಗ'ವೆಂದೂ ಹೇಳುತ್ತಾರೆ ; ಅವರು ಬಲೆಗಳನ್ನೆಲ್ಲಾ ಒಂದ 
ರೆೊ.ಂದಿಗೆ ಒಂದನ್ನು ಗಂಟುಹಾಕಿ ಅದರ ಎರಡೂ ತುದಿಗಳಿಗೂ "ಆಣಿ' 
(ಬಿದಿರಿನ ದೊಣ್ಣೆ) ಯನ್ನು ಹಾಕಿ "ಬಗ್ರಿ' ಹಗ್ಗವನ್ನು ಕಟ್ಟಿ ಆಚೆ ಈಚಿ 
ಗಿಡಗಳಿಗೆ ಬಿಗಿದರು (ರೈ ಸರ್ವೆ. ೦೦೩) ; ಬಲೆಯ ಕೆಳೆಗಡೆ ಅಂಚು. ಆ ಅಂಚು 
ಗಳ ತುದಿಯಲ್ಲಿ ಕಟ್ಟಿರುವ ಬಗ್ರಿಹಗ್ಗವನ್ನು ಹತ್ವತ್ತು ವಾರು ದೂರಕ್ಕೆ 
ಎಳೆದು. ಬಂಡೆಗಳಿಗೂ ಕುರುಚಲುಗಿಡದ ಬುಡಗಳಿಗೂ ಕಟ್ಟಿದರು 
(ಶುಟೃಹ- ೦೯). [ಬಗ್ರಿ, + ಹಗ್ಗ (ಆ ಪಗ್ಗ)] 
ಬಚಕಾನಿ " ಬಚ್ಚಕಾನೆ' ನೋ. 

ಬಚನಾಗ (ನಾ). ಒಂದು ಬಗೆಯ ವಿಷಯುಕ್ತವಾದ ಔಷಧಿ ಬೇರು : 
ಬಚನಾಗ (ಕಡಗೊೋಲಮಂಡೀ ಬೇರು), ಸುಂಬಳಕಾರ ಮೊದಲಾದ 
ಪ್ರಸಿದ್ಧ ವಿಷಗಳು. ಇವುಗಳಿಗೆ ಯೋಗವಾಹಿ ಎಂದೂ ಹೇಳುವರು ; 
ಅಂದರೆ ಬೇರೆ ಔಷಧಗಳ ಕೂಡ ಬೆರಸಿದರೂ ಇವು ತಮ್ಮ ಪರಾಕ್ರಮ 


ವನ್ನು ತೋರಿಸತಕ್ಕವೆಂಬ ಅರ್ಥವು (ಗೃಶಕ್ಕಿ. ೬); ಜೀವಸಗಳು 
೧. ಅಕ್ಕಲಖಾರ . . . ೧೫. ಬಚನಾಗ (ಕೂಂಬಕ್ಕಾ. ೦೨೨). 
(+ ಹಿಂ. ಬಛನಾಗ* ; ಮರಾ. ಬಚನಾಗ್‌. / ಸಂ. ವತ್ಸನಾಥ ] 
ಬಚಲು « ಬಚ್ಚಲ*' ನೋ. 


ಬಚಾಯಿಸು (ಕ್ರ). ೧. ಉಳಿಸು ; ಪಾರುಮಾಡು; ರಕ್ಷಿಸು: ಏನು 
ತಪ್ಪುಮಾಡಿದ್ದರೂ ಅವರನ್ನು ಬಚಾಯಿಸುತ್ತೀನೆ 
ಅವಳನ್ನು ಬಚಾಯಿಸುವ ಜವಾಬ್ದಾರಿ ನಿಮ್ಮದು (ಶಾರುರಾ. ೬೨) ; 
ನಿಮ್ಮನ್ನು ಬಚಾಯಿಸುವ ಮನಸ್ಸಿದೆ (ರೇಕಶಂ. 08೦). ೨. ನಿಭಾಯಿಸು ; 
ನಿರ್ವಹಿಸು: ಅವನು ಯಾವ ಕೆಲಸವನ್ನಾದರೂ ಬಚಾಯಿಸುತ್ತಾನೆಂಬ 
ವಿಶ್ವಾಸ ನನಗಿದೆ (ರೂಂ). 

ಬಚಾಯಾಸಿಕೊಳ್ಳು ಎ ಉಳಿದುಕೊಳ್ಳು; ಪಾರಾಗು; ರಕ್ಷಿಸಿಕೊಳ್ಳು: 
ನಿಮ್ಮಲಿ ಬಚಾಯಿಸಿಕೊಂಡೋರಂ ಯಾರು ? (ರಂಗನ. 3); ಅವನಿಂದ 
ಬಚಾಯಿಸಿಕೊಂಡು ಹೋದರೆ ಸಾಕಪ್ಪ ಅಂತಿದ್ದೆ (ಪುಠರು- ೨೦೨). 

[ಆ ಬಚಾವ -- - ಇಸ್ಬು) 

ಬಚಾವ್‌ " ಬಚಾವು ' ನೋ. 
ಬಚಾವು. ಬಚಾವ್‌ (ನಾ). ಉಳಿವು; ಪಾರಾಗುವಿಕೆ; ರಕ್ಷಣೆ: 
ಮುಂದೆ ನಡೆದ ಕೇಸಿನಲ್ಲಿ ಕಾಳೇಗೌಡನ ಬಚಾವು (ಕಂನೆ. ೨6೩) ; ಸಂಜೆಯ 
ಮುಂದೆ ಈ ದೃಶ್ಯದ ರಂಗತುಲೀಮನ್ನು ಇಡುವುದರಿಂದ ಸಾರ್ವಜನಿಕರ 
ಕುಳ್ಳು ಕಟ್ಟಿಗೆಗಳು ಬಚಾವು ಆಗುತ್ತದೆ (ಕುಗಗೋ. ೧೨೦). ಬಚಾವ್‌ : 
“ ಬಚಾವ* ಆದೆನಪ್ಪ” ಎನ್ನುತ್ತ ಪಾಗಾರವನ್ನಿಳಿದ ಮಾಸ್ತರರ ಮನಸ್ಸು 
ಬಹಳ ಕದಡಿಹೋಗಿತ್ತು (ಕೂರುರಾ. ೬೪) ; ಈಗಿನ ದಿವಸದಲ್ಲಿ ಮಕ್ಕಳು 
ಕಲಿತು ಬುದ್ಧಿವಂತರಾಗದಿದ್ದರೆ ಬಚಿವೇ ಇಲ್ಲ (ಸ್ಮಕ್ಕಶೂ. ೩೭). 

ಬಚಾವಾಗು -. ಉಳಿದುಕೊಳ್ಳು; ರಕ್ಷಿಸಿಕೊಳ್ಳು; ಪಾರಾಗು : 
ನಿಮ್ಮ ಮಾತಿನಂತೆ ಇವತ್ತು ಬಚಾವಾದರೆ ಸಾಕು (ಮುರ. ೦೫೨). ಬಚಾವು 
ಮಾಡು ಎ. ಉಳಿಸಂ; ಪುರುಮಾಡು ; ರಕ್ಷಿಸು: ನಿನ್ನನ್ನು ಹೇಗ್ಗೋೊ 
ಬಚಾವು ಮಾಡಿದರಂತೆ (ಶುರುತ. ೨00). [ «ಹಿಂ. ಮರಾ. ಬಚಾವ್‌] 


ಬಚ್ಚ. ವಚ್ಚ್ಮ (ನಾ). ೧. ಮುಗು ; ಬಾಲಕ ; ಹಸುಳೆ : ” ಬಚ್ಚ. ವತ್ಸ 


(ಕ೦ತೆ. ೨೪೩) ; 


= ಮಗಂ, ವೈಶ್ಯ” (ಕರ್ಕಕೋ. ೨6); ಬಚ್ಚರ ಬಯಲ ನುಡಿಗೆ ಬಗೆಯಿ 
ತ್ತೊಡೆ ಮೆಚ್ಚಿ ವಿಗಿಲನೀಯದನೇಳಿಸಿದೊಡೆ ಪುಚ್ಚಣಿಯಹುದು 
(ಆಡುಕಾ. ೧೪-೫೦). ೨. ಹಸುವಿನ ಕರು: (೪). ವಚ್ಚ : ೨. ಪಶು 


| ವಚ್ಚ ಸಹಿತ ಬಂದಿರೆ (ನೋಹತ. ೨೨-೩೮). (ನ ಪ್ರಾ. ಬಚ್ಚ, ವಚ , 
ಬ 
ವಚ್ಛ. /ಸಂ ವತ್ಸ. / ಪಾರ. ಹಿಂ. ಮರಾ. ಬಟಾ 


೬೧೯೫ 


40 


ಬಚ್ಚಣೆ,, ಬಚ್ಚರಣೆ. ಬರ್ಚಣೆ (ನಾ). ೧. 


ಬಚ್ಚಣ್ಣೆ 


ಬಚ್ಚ (ನಾ). ವ್ಯಾಪಾರ ಮಾಡುವವನು ; ಹರದ ; ವೈಶ್ಯ: ಬಚ್ಚರೆ 


ದೂಸಿಗರ ನಿಯೋಗಿಗಳಗ್ಗಳಮಪ್ಪ ಸೂಳೆಯರ ಸಾಮಂತರ ಕಸವರೆಂ 

ಗಳಿಲ್ಲಮಂ ಕಳ್ಳು (ನತ್ಮಾರಾ, ೦೨೩-೪): ಧನದಭವನಮೆನಿಪ ಸಿರಿಯ ಬಚ್ಚ 

ರಾಪಣಂಗಳಿಂ ಪೊದಟ್ಡಿ [ಕಾವ]ಣಂಗಳಿಂ . . . ಸಮಸ್ತವಸ್ತುವಿಸ್ತಾರಹಾರ 

ಮಾಗಿರ್ದ ಹಸ್ತಿನಪುರವೆ ನಿಜವಂಶಾವಳಂಬಮಾಗೆ (ಶಾಶಕಾ. ೦-೩೪ ರಗಳಿ) ; 

ಬಚ್ಚರ್‌ ಕರ್ಚು ಮುಟ್ಟಿದ ತುಪ್ಪದಂತೆ ಬಲ್ಲುಗಿಡೆ (ರರರ್ತಿತ್ಶು. ೨-೬೪). 
[<ಸೆಂ. ವೈಶ್ಯ./ ತೆಲು. ಬಚ್ಚು) 


ಬಚ್ಚ, (ನಾ). ಮಕ್ಕಳು ಆಟಕ್ಕಾಗಿ ಬಳಸಂವ ಕಲ್ಲು ಅಥವಾ ಬಕ್ಕರೆಯ 


ಚಪ್ಪಟೆಯಾದ ಸಣ್ಣ ಬಿಲ್ಲೆ, _-ಹಲಪೆ ; ಚಾಪು: ಹುಡುಗಿಯರು 
ಬಚ್ಚ ಇಟ್ಟುಕೊಂಡು ಕುಂಟಿಬಿಲ್ಲೆಯಾಟ ಆಡುತ್ತಿದ್ದಾರೆ (ಕೂ). 
[೯- ಮರಾ. ಬಚ್ಚಾ? 


ಬಚ್ಚಕಾನೆ, ಬಚಕಾನಿ. ಬಚ್ಚಖಾನೆ, ಬಚ್ಚಗಾನಿ (ನಾ). ೧. ಹುಡುಗರ 


ಬಟ್ಟೆ .- ಉಡುಪು: (೪). ಬಚಕಾನಿ : ೧. ಹುಡುಗರ ಸಲುವಾಗಿ 
ನೆಯ್ದ ರೇಶ್ಮಿಯ ಅಂಚಿನ ಸಣ್ಣದೋತರ ಜೋಡುಗಳಿಗೆ ಬಚಕಾನಿಯೆನ್ನು 
ತ್ತಾರೆ (ಕುಂಂಯಾ, ೩-೪೪). ೨. ಬಟ್ಟೆ; ವಸ್ತ್ರ: ಅವರ ಕಣ್ಣಿಗೆ ಅಷ್ಟೊಂದು 
ಜರಿಪೇಟಗಳೂ ಬಣ್ಣದ ಬಟ್ಟೆಗಳೂ ಬಚಕಾನಿಗಳೂ . . . ಸೇರಿದ ಹಾಗಿತ್ತು 
(ಕಾನೂರು. ೩೩೦). ಬಚ್ಚಖಾನೆ : ೨. ಮೈತುಂಬ ಬಚ್ಚಖಾನೆಗಳನ್ನು, ಸೀರೆ, 
ಕಣಗಳನ್ನು ಮದಂವಣಿಗನಿಗೆ ಹೊರಿಸಿದರು (ಮರಮ. ೦೦೩) - ಬಚ್ಚಗಾನಿ ; 
೧. ಬಚ್ಚಗಾನಿ ಉಟ್ಕಂಡು ಚಿನ್ನದ ರುದ್ರಾಕ್ಷೀನ ಕೊರಳಿಗೆ ಹಾಕಿಕೊಂಡಿ 


ದ್ನಲವ್ಲಿ ? (ಮರೆತು. ೫೦೪). [ ಮರಾ. ಬಚಕಣೀ) 


ಬಚ್ಚಖಾನೆ | ಬಚ್ಚಕಾನೆ > ನೋ. 
ಬಚ್ಚಗಾನಿ " ಬಚ್ಚಕಾನೆ ' ನೋ. 
ಬಚ್ಚಣಿಸು (ಕ್ರಿ). 


೧. ಬಣ್ಣವನ್ನು ಹಚ್ಚು, ಬಳಿ; ರಂಗನ್ನು 
ಲೇಪಿಸು : ಬರೆದು. ಬಚ್ಚಣಿಸಿದಂತೆನ್ನೆದೆಯೊಳಗಿರು ಗುರುವೆ (ಕರಕ. 
೪-೦೨೩) : ಮಣ್ಣಿನಿಂದ ಹೊಸದಾಗಿ ಒಂದು ದೊಡ್ಡ ಔದುರೆಯಷ್ನೊ ಮಾಡಿ 
ಬಚ್ಚಣಿಸಿ ನಿಲ್ಲಿಸಿದ್ದರು (ನಗೆಗ. 98). ೨. ಬಳಿ; ಲೇಪಿಸು : ಸುಣ್ಣವ 
ಮೂಗಿನಲಿ ಬಚ್ಚಣಿಸಿ ಕಳುಹುವನವರ ಮನೆಗಳಿಗೆ (ಕೃತ್ಮಾಳಾ. ಆ): 


[ಬಚ್ಚಣೆ + ಎ. ಇಸ್ಕು) 


ಬಣ್ಣವನ್ನು ಬಳಿದು 
ಚಿತ್ರಿಸುವಿಕೆ; ಬಣ್ಣದ ಕೆಲಸ : ಕಣ್ಣಿಲ್ಲದವಂಗೆ ಬಣ್ಣ ಬಚ್ಚಣೆ ಯಾಕೆ 
(ನೋಳಿವಹಿ. ೪೨-೩೬೬) ; ತೋಳ ದರ್ಪದಲುಬ್ಬಿ ವಾಲಿಯ ಬಾಲಕನ 
ಬಚ್ಚಣೆಯ ತೊಟ್ಟಿಲ[೫ ೨೨. ಬಚ್ಚರಣೆದೊಟ್ಟಿಲ]ಕಾಲ ದೆಸೆಯಲಿ ಕಟ್ಟು 
ವಡೆದವನೀತನಲ್ಲವಲೆ (ಕೊರಕಾ. ೬-00-50). ೨. ಶೃಂಗಾರ; ಅಲಂಕಾರ: 
ಬಣ್ಣ ಬಚ್ಚಣೆಯ ರಂಜನೆಯ ವೇಷವನೊಂದಿದಣ್ಣಗಳು ಸಹಜಸುಜ್ಞಾನಿ 
ಗಳಿನಿಷ್ಟ ಮುಕ್ಕಣ್ಣನ ಶರಣಜನಕೆ ಸರಿಯೆ (ಸಿರ್ದೇತ್ಛ. ೨೨-೦೬೩). ೩. ಬಣ್ಣ ಬಣ್ಣ 
ಹಾಕಿದ ಆಕೃತಿ ; ಚಿತ್ರ: ಪೊಳೆವ ಬಚ್ಚ ಣೆಯ ಹರಿಗೆ ಬಿಚ್ಚುಗತ್ತಿಯ 
ಜ್‌ ಮಧ್ಯದೆ ಸರ್ನಸಂಭ್ರಮ ಮಲೆಯಾಳದೇಶದವೋಶ 
ಬಂದ (ಕಂಠಿ, 30-೬5). ೪. (ಆಲಂ) ವೇಷ; ಸೋಗು : ಬನ್ನಿರೆ 
ಅಕ್ಕಗಳು ಹೋಗಿರೆ ಆಲದ ಮರಕ್ಕೆ ಕಚ್ಚುವುವೆ ನಿಮ್ಮ ಚಿಪ್ಪಿನ ಹಲ್ಲುಗಳು 
ಬೆಚ್ಚಿಸುವುವೆ ನಿಮ್ಮ ಬಚ್ಚಣೆಯ ರೂಹುಗಳು (ತಿಸತ- 8೬೨) ; ತೊಲಗದ 
ಕಂಭದ ಹುಲಿಯ ಬಚ್ಚಣೆಯ ಗಜಮುಖದ ಭುಜಬಳಗರುಡನ 
ಹರಿಗೆಕಾಆರ ಪರಿವೀಧಿಯೊಳಂ (ಗಂಕ. ೩-೩೩ 5). ಬಚ್ಚರಣೆ : ೩. ಅಂತು 
ಬರಹದ ಬಚ್ಚರಣೆಯ ವೆಣ್ಣು ಕಣ್ಣೊಳ* ತೊಟಲೆ ಧೆ ೈರ್ಯಂಗೆಟ್ಟು 
ಬಾಯ್ತಿಟ್ಟೂ ಕನ್ಮಾರತ್ನಂ ತನೆಗೆಂತ೨ ಸಾಧ್ಯಮಪ್ಪು ದೆಂದು ಎಚಾರಿಸಿ (ಶೃಶ್ಯಾತ್ತ 
೩-೪೨ 5) ; ಶರಭಭೇರುಂಡರೂಪಾಂಚಿತ ಎಚಿತ್ರದ ಬಚ್ಚರಣೆಯ ಹರಿಗೆಯ 
- ಹರಿಗೆಕಾಆರ ಮೊತ್ತದೊಶ್ತಿನುಭಯಪಾರ್ಶ್ಶ್ವದೊಳು (ತಂತ್ಮಿರೆ. 


ಬಚ್ಚಣೆ 
ಟಿ 


ಇರ): ೫. ಬಣ್ಣ ಬಳಿಯುವ ಕಸಬು : ಬಣ್ಣಗಾರಿಕೆ : ಕಳಕಳಿಕೆ 
ಕೋಳಾಹಳಿಸೆ ಕದ್ಮಳಿಗ ದೂಸಿಗ ಬೂಸ ಗಂಧಿಗ ಕೊಲಪ ಚಿಪ್ಪಿಗ ಬಚ್ಚರಣೆ 
ಬಳೆಗಾಅ ಬೋಗಾಣ ಜಂಗುಳಿಗಗೇರಿಗಳೊಳಗೆ ರಾಢಿಸದನು 
ಶಿಖಾಳಿಗಳೆ (ಕರಂ. 8-6-8೩). ಓ. (ಆಲಂ) ಮಾಯೆ: ಬಚ್ಚರಣೆಯ 
ಸಂಸಾರದ ಹಚ್ಚನೆಯ ಕಂಡು ದಿಟವೆನುತಿರ್ಪೀ ಕುಚ್ಚಿತಮನದಾವಿಸಮಂ 
ಬೆಚ್ಚಿಸುವಡಿದೋನ್ನಮಶಿವಾ (ಷಡಳೂ. ೨೪). ಬರ್ಚಣೆ : ೩. ಕೋಡ 
ಮೊನೆಯೊಳ್‌ ತಗುಳ್ಳಿದ ಸೂನಗಿಗತ್ತಿಯ ಕೊನೆಗೊಡಂಕೆಯೊಳ್‌ ತೊನೆವ 
ಬಿಳಿಯ ಚಾಮರದ ಬಿದುವೊಳ್ತರೆದು ಬರ್ಚಿಸಿದ ಸಿಂಧೂರದ ಬರ್ಚಣೆಯ 
» ೬ - ವಿಳಾಸಮಳವಡೆ (ಕ 8ಕೇ. ೬-೦೦ ಐ). 
ಬಚ್ಚಣೆಯ ಮಾತು ಇ ಬಣ್ಣದ ನುಡಿ; ಗಿಲೀಟಿನ ವತಾತು : 
ಬಣ್ಣ ಬಚ್ಚಣೆಯ ಮಾತು ಕಲಿತು ಹೊನ್ನು ಹೆಣ್ಣು ಮಣ್ಣಿಗಾಗಿ ಅನ್ನವ 
ನಿಕ್ಕುವರ ಪ್ರಸಂಗವ ಹಡೆಯಬಂದ ಗನ್ನಗಾಅಂಗೇಕೆ ಅಅಂವು (ಮೋಳಿದಾ. 
೪9-೩೬9). 
[< ಪಚ್ಚು .. - ಅಣೆ. / ತೆಲು. ಬಚ್ಚೆನ. / ಸಂ. ಪ್ರಚ್ಛನ್ನ ] 
ಬಚ್ಚಣ್ಕೆ "ಬಚ್ಚಳೆ' ನೋ. 
ಬಚ್ಚಣೆವಾತು (ನಾ). ಬಣ್ಣದ ಮಾತು : ಗಿಲೀಟಿನ ನಂಡಿ : ಬಚ್ಚರ 
ಬಯಲ ನುಡಿಗೆ ಬಗೆಯಿತ್ತೊಡೆ ಮೆಚ್ಚಿ ಮಿಗಿಲನೀಯದನೇಳಿಸಿದೊಡೆ 
ಬಚ್ಚಣೆವಾತಿನ 'ಬದಗರ್ಗೊಲಿದೊಡೆ . ., . ಪುಚ್ಚಣಿಯಹುದು (೩ಯಳಾ- 


೨9-80) ; ಈ ನಿಮ್ಮ ಬಚ್ಚಣೆವಾ[ಶಾಕಾಂ. ಮಾ]ತಿಗಿರದೆ  ನಾನೊಡ 
'ಬಡುವುದಿಲ್ಲ (8ಶ್ಮ ೪ . ೩-೬೪) - [ಬಚ್ಚಣೆ, + ಮಾತು] 

ಬಚ್ಚಣೆವೇ॥ (ಕ್ರಿ). ಬಣ್ಣದ ಕೆಲಸದಿಂದ ಕೂಡಿರು; ಚಿತ್ತಾರ 
ವನ್ನು ಪಡೆ ; ವರಿಗೆಗಳಲ್ಲಿ ಕೀಲಿಸಿದ ಗೆಜ್ಜೆಯ ಬಚ್ಚಣಿವಿತ್ತಿ ಬಿಲ್ಲಳ್‌ 
(ಕಲಿಕಾ: ೨೬೩). [ಬಚ್ಚಣೆ + ಪೆಲ್ಮು) 

ಬಚ್ಚನಾಲಗೆ . (ನಾ.) (ಆಲಂ) ವೃರ್ಥವಾದ ನಾಲಗೆ: ಅಚ್ಚ 


ವಳದಿಯ ಕಾಯ ಜೋಡ ಮೇಲೊತ್ತದೊಡೆ ನಚ್ಚಿರ್ದ ಕೈಯ ಕರಿದಿನ 
ಹಿಂಡ ಹಿಡಿಯದೊಡೆ ಮೆಚ್ಚಿನಾಟಕೆ ವೂಚಿಠಿ ಬಂದ ಕೆಂ ಏನ ಹಣ್ಣನಂಡ 
ಲೆದು ಬಿಡದಿರ್ದೊಡೆ ಬಚ್ಚನಾಲಗೆಯೆ ಬೀಳೆಂದು ಹಾಸಂಗಿಯಂ ಪಚ್ಚೆಯ 


ವಿದೂಷಕನುರುಳ್ಹಿದಂ ಬಾಲಿಯರ ಮಚ್ಚಿಸುವ ಕಟಕಿವಾತುಗಳ ಜಾಣ್ಮೆ 

ಗಳಿಂದೆ ಪಗಡೆಯಾಡುವ ನೆವದೊಳು (ಕ ಮುರಾ. ೬೩೦). ಈ ಇಲ್ಲಿಯ 

ಶ್ಲೇಷಾರ್ಥದಲ್ಲಿ ಸಂದೇಹವಿದೆ. [ಆ ಬಚ್ಚ, 4 ನಾಲಗೆ] 
ಬಚ್ಚನೆ (ಅ). ಇದ್ದಕ್ಕಿದ್ದಂತೆ : ತಟ್ಟನೆ; ಕೂಡಲೆ : ಇನಿಯನ 


ಕೆಂದಳಂ ತಳಮನೊಯ್ಕ್ಯನೆ ಸೋಂಕೆ ಪೊದಬ್ಹಿ ನಾಣ ಪೆಂಪಿನೊಳೊಗೆತರ್ಪ 


ಘರ್ಮಜಲಬಿಂದುಗಳಿಂ  ನಮಿತಾನನಾಬ್ಲೆ ಬಚ್ಚನೆ ಬಸಿಯುತ್ತುಂ 
(ಕಾರ್ಮಾನ. ೭62). [ಬಟ್ಸ್‌ 4 - ಅನೆ] 

ಬಚ್ಚಬಯಲ್‌ *"ವಯಲ್‌' ಪರಾ. 

ಬಚ್ಚಬಯಲು 'ವಯಲ್‌' ಪರಾ. 

ಬಚ್ಚಬರಿದು 'ಬಜ್‌ದು' ಪರಾ. 

ಬಚ್ಚಬರಿಯ “ಬಟು”, ಪರಾ. 

ಬಚ್ಚಬಜದಾಗು 'ಬಲಾದಂ' ಪರಾ. 

ಬಚ್ಚ ಬಳಯ 'ಬಣ್ಕು' ಪರಾ. 

ಬಚ್ಚರ (ನಾ). ಒಂದು ಬಗೆಯ ರೋಗ (?) : ನೆಲದಾಳಕಲ್ಪಮಂ 
ಪೇಳ್ವೆ ... ಅಕ್ಕಿಗಚ್ಚಿನಲ್ಲಿ ಕುಡಿಯೆ ಬಚ್ಚರಂ ಪೋಕು (ನ್ನಎ. ೩). [?] 

ಬಚ್ಚರಣೆ `ಬಚ್ಚಣೆ', ನೋ. 

ಬಚ್ಚರೆ ? (ನಾ): ದೇವತೆಗಳ ವಾಸಸ್ಥಾನ; ಸ್ವರ್ಗ: “ಬಚ್ಚರೆ 
ಬರ್ದಿಲ್‌ ಸಗ್ಗಮೆನಲಮರಲೋಕಂ' (ಕಕ್ಕೆ. ೦೦೦). [?] 


ಬಚ್ಚಲ್‌, ಬಚಲ್ಲು ಬಚ್ಚಲ್ಲು, ಬರ್ಚಲ್‌ (ನಾ). ೧. ಹೊಲಸಂ 


೬೧೯೬ 


40 


45 


ಬಚ್ಚಲೆ, 


ನೀರ» ಹರಿದುಹೋಗಲು ಮಾಡಿರುವ) ಚರಂಡಿ: ಗಟಾರ; 
ಮೋರಿ: “ಕೆಸಆಾಗೆಯೆಂದಂ ಬಚ್ಚಲ” (ಕಶಸಾ. ೭೩-೬೬೬) ; ನಿಚ್ಚಂ 
ನಿರ್ಮಲಜಲಮಿರೆ ಬಚ್ಚಲ ನೀರ್ಗೆಜವ ಕೀಟಕಂಬೊಲ್ಲನ್ನಂ ನಚ್ಚಿದ 
ಸತಿಯಿರೆ ಬೆಲೆವೆಣ್ಣಿ ಚ್ಛಿಸುವುದು ನೀತಿಯೇ (ಉರ್ಮಿ. 
೨. (ವ್ಯವಸಾಯ ಮುಂತಾದುವಕ್ಕೆ ನೀರನ್ನು ಒದಗಿಸಲು 
ತೋಡಿದ) ನಾಲೆ: ಬಚ್ಚಲ್ಲಳಂ ತಿರ್ದಿಸಲವಿರಳಘರ್ಮಾರ್ದ್ಯಕಾಂತಾಜನ 
ಕ್ಯಾದರದಿಂ ನೀರಾಟಮಾಡಲ್‌ ನೆಲಕಿಗುವೆನೆ ಪೊದಟ್ಡತ್ತು ಚಂದ್ರಾಂಶು 
ಜಾಲಂ (ಕಾರಾ. ೪೨೨); ಬೆಲಗಸೆ ತೀವಿಕೊಂಡು ಕುಡಿಯಲ* ಮೊಗೆಯಲ್‌ 
ಕೊಡಗೊಂಡು ತಿರ್ದಿ ಬಚ್ಚಲನೆಲೆದೋಂಟದೊಳ್‌ ಪರಿಯಿಸಲ* 
ಗೋಲ್ಸಳನಿಕ್ಕಿ ಪಾಯಿಸಲ್‌ . . 


೧೦-೭6) - 


ಪಣು 
. ಬಗೆದುದಂದು ಜನಂ ಘನಚೆಂದ್ರಿ ಕಾಂ 
ಬುವ೦ (68. ೬-೪3) ; ವಾಪೀಕೂಪದೀರ್ಥಕಾಘಟೀಯಂತ್ರಪ್ರವಾಹಂ 
ಪುಗುವ ಬಚ್ಚಲ್ಲಳ ಪೊಜಮಡುವ ತೂಂಬುಗಳೆ ಬೆಡಂಗು ಕಣ್ಣೆ ನಿರವಿಸೆ 
(ಅನಂತು: ೬-೨೪ ಈ. ಬಚೆಲು: ೨. ಮುರಿದು ಬಂದ ಬಚಲ ಹೆಬ್ಬದುವಿನ 
ನಚ್ಚಿ ಕಲ್ಲು (ಶೊಂಳಕಾ. ೧೯೪೪, ರಂಕಾಫುರ: ೬೩-೩೯ ; 1258); ನಾರಣಸೆಟ್ಟಿಯ 
ಬಚಲಿಂದ ತೆಂಕಲು (ಸ. ಮಂಗಳೂರು. ೩೩9-೧೦೨ ; 1278); 
ಪಡುವಲು ಹರಿದ ಬಚೆಲಿಂದ ಮೂಡಲು (8%ಇಎ. ೧೯೩೨. ಕಾಡುದಿ, ೩೨೩-೦೮; 
3864). ಬಚ್ಚೆಲ್ಲು : ೧. ಬಚ್ಚಲ ನೀರು ತಿಳಿದಲ್ಲಿ ಫಲವೆ:ನು (ಸನ. 
930); ಬಚ್ಚಲುದಕಂ ತಿಳಿದೊಡಾರ ಮಾಹಕ್ಕೆ ಯೋಗ್ಯಂ (ಹಕಳಾ-, ೭-೦೪); 
ತನ್ನ ಕಾಲಂ ತೊಳೆದಂಕೊಳಲ* ಬಚ್ಚಲಿಗಳವಡುವುದೆಂದು ಪರದಪ್ಪಿಟ್ಟಿಗೆಯ 
ನೊಂದನೊಯ್ದು ನಿಚ್ಚಲುಂ ನೀರಿಂ ಕಾಲ್ಗಚ್ಚುವ ಸಮಯದಲ್ಲಿ ಮಿಸುನಿ 
ಯಾಗಿರ್ದುದಂ ಕಂಡು ತುಷ್ಟನಂಗಿ (ಫುಜಾತ್ತ. ೯-೫೩೨ ೮) ; ಸಜ್ಜನರ 
ಸಂಗವದು ಹೆಜ್ಜೇನುಕೊಡದಂತೆ ದುರ್ಜನರ ಸಂಗದೊಡನಾಟ ಬಚ್ಚಲಿನ 
ರೊಜ್ಜಿನಂತಿಹುದು (ಸರಃ: 400). ೩. (ಮನೆಯಲ್ಲಿ) ನೀರು ಹರಿದು 
ಹೋಗಲು ಅನುಕೂಲವಾದ ಮೋರಿಯಿರುವ ಸ್ನಾನ ಮಾಡುವ 
ಕೋಣೆ; ಸ್ನಾನಗೃಹ: ನಮ್ಮ ರಾಮೂ ನಿಮ್ಮನೇ ಬಚ್ಚಲಲ್ಲೇ ಸ್ನಾನ 
ಮಾಡ್ತೀನಿ ಅಂತ ಹಟ ಹಿಡಿದಿದ್ದಾನೆ (ಕೂತಸಂ. ೦) ; ಬಚ್ಚಲಿಗೆ 
ಬಗೆಯಿಲ್ಲದವ ಮಾಳಿಗೆ ಕಟ್ಟಾ ನೇ ? (ಗಾರ). ೪. (ವಂನೆಯಲ್ಲಿ) 
ನೀರು ಹರಿದು ಹೋಗಲು ಅನುಕೂಲವಾದ ಮೋರಿ ಮತ್ತು 
ಕಟ್ಟೆಗಳಿರುವ (ಸ್ನಾನ ಮಾಡುವ) ನಿರ್ದಿಷ್ಟಸ್ಥಳ: ಬಚ್ಚಲಿನ ಜಗಲಿಯ 
ಮೇಲೆ ತಾಮ್ರದ ಬೋಸಿ (ಇಳಕೂ, ೦೦೩): ಅವರು ಸ್ನಾನ ಮಾಡಲು 


೦೯೩೦, 


ಬಚ್ಚಲಿಗಿಳಿದಿದ್ದಾರೆ. (ಕೂ). ಸಿ ಬರ್ಚಲ್‌: ೨. ಮೂಡಣ ಕಂಚಿ 

ವಡ ದಿಂ ಬಡಗಲುಂ ಕೆಆ್‌ಯ ಬರ್ಚಲಿಂದ ಮೂಡಲುಂ (ಎಳ. ೪11. 8೫೪೦- 
a 

080-೬0; 1047): 


ಬಚ್ಚಲ ಮನೆ- ಬಚ್ಚಲು ಕೋಣೆ : ಶ್ರೀಧರನು ಆದಷ್ಟು ಬೇಗ 

ಬಚ್ಚಲ ಮನೆಗಾಗಿ ಹೊರಟನು (0ಳಹೊ. ೦೦೪)- 

ಬಚ್ಚಲು "ಬಚ್ಚಲ್‌' ನೋ. 

ಬಚ್ಚಲು 'ಬಸಲೆ' ನೋ. 

ಬಚ್ಚಲುಕೋಣೆ (ನಾ). ಸ್ನಾನ ಮಾಡಿದ ನೀರು ಹೊರಕ್ಕೆ ಹರಿದಂ 
ಹೋಗಲು ಅನುಕೂಲವಾದ ಬಚ್ಚಲಿರುವ ಕೊಠಡಿ; ಸ್ನಾನಗೃಹ : 
ಅವರ ಮನೆಯ ಬಚ್ಚಲುಕೋಣೆಯುಲ್ಲಿ ದೊಡ್ಡ ಹಂಡೆಯಿದೆ (60). 

[ಬಚ್ಚಲು (ಆ ಬಚ್ಚಲ್‌) + ಕೋಣ್ಮೆ (<ಕೋಣ್‌)] 

ಬಚ್ಚಲುಮನೆ (ನಾ). ಬಚ್ಚಲುಕೋಣೆ : ಬಚ್ಚಲುಮನೆ ಕಟ್ಟುವವನು 
ಅದರಲ್ಲಿ ತೂಬು, ಒಲೆ, ಗೂಡು ಇತ್ಯಾದಿಗಳನ್ನು ತನ್ನ ಅಭಿರುಚಿಗೆ 
ತಕ್ಕಂತೆ ನಿರ್ಮಾಸುತ್ತೂನೆ (ಕೇವಾತ್ಮ - ೦೭೨). 

[ಬಚ್ಚಲು ( ಆ ಬಚ್ಚಲ) 4+ ಮನೆ] 
ಬಚ್ಚಲೆ, "ಬಸಲೆ" ನೋ. 


ಬಚ್ಚಾಳ. 


ಬಚ್ಚು, 


ಬಚ್ಚವಸರೆ 


ಬಚ್ಚವಸರ (ನಾ). ವೈಶ್ಯರ ಅಂಗಡಿಗಳ ಸಾಲು: ಬಾಗಿಲ್ವಾಡದ 
ಮುಂದಣ ಭಾಗಂಗಳ ಬಚ್ಚವಸರಮರ್ಥಿಗೆ ಕುಡುವುದೋಗದ ಪಸರಮೆ 
ವಿತ್ತಸಮಾಗಮದಿಂ ಗೆಯ್ವೊನಿಲ್ಲ ಪರದಂ ಪರದಂ (8ಾಂಶಿಪು. ೩-೦೩). 
[ಬಚ್ಚ + ಪಸರ) 

ಬಚ್ಚಳಿ, ಬಚ್ಚಣ್ಣ (ನಾ). ೧. ಕರುವಿನ ಮೇಲೆ ಪ್ರೀತಿಯುಳ್ಳ ಹಸಂ ; 
ವತ್ಸಲೆ : ತಕಾರಕ್ಕೆ ಚತ್ವಂ ವತ್ಸಳಾ_ಬಚ್ಚಳೆ, ಬಚ್ಚಣೆ 
(ಕನುರ- ೨೬೩ ಪ್ರಯೋ) ; ಹೊಗರೊಗುವ ಬಚ್ಚಳೆಯ ನಂದಿಯ 
ಮೊಗದ ಮಾಳ್ಕೆಯೊಳಿಹ ಮುಖಾಡವ ನಗುತ ಶಂಕರದಾಸಿಮಯ್ಕನ 
ಮುಖಕೆ ಸೇರಿಸಿದ (ಕರಾ. ೬-8). ೨. ಪ್ರೀತಿಪಾತ್ರಳಾದ ಯಯವತಿ : 
ಎನ್ನ ಪೊನ್ನ ಪದಗದ ರನ್ನದಾರದ ಬಚ್ಚಳಿ, ನೀಜಕೆ | (ಉವತಿಶ್ಕ- ೦೦೪-೦೦). 
ಬಚ್ಚಣೆ, : ೧. ತಕಾರಕ್ಕೆ ಚತ್ವಂ . . . ವತ್ಸಳಾ-ಬಚ್ಮೆಳೆ, ಬಚ್ಚಣೆ 
(ಕಮರ. ೨೬೨ ಶ್ರಯೋ). [-ಆ ಸಂ. ವತ್ಸಲಾ) 
ಬಚ್ಛಾಲಿ (ನಾ). ಕೆಡುಕ ; ಕಿಡಿಗೇಡಿ: ಕೆಳಗಡೆಯ 
ಕೋಣೆಗಳಲ್ಲಿ ಯಾರೋ ಕೆಲವು ಬಚ್ಚಾಳೀ ತರುಣರಂಥವರು ಬಾಡಿಗೆ 
ಗಿದ್ದರು (ಕಿ. ೩). ಬಚ್ಛಾಲಿ : ವಾಚು ಮಾರಿಯಾಗಿತ್ತು . . . 
ಯಾರೋ ಒಬ್ಬ ಬಚ್ಛಾಲಿಗೆ ಹದಿನೈದು ರೂಪಾಯಿಗೆ ಅದನ್ನು ಕೊಟ್ಟಿದ್ದೆ 
(ವಂಗಾ: ೨೦). [?1 
ಬಚ್ಚಿಸ್ಕು (ಕ್ರಿ). ಬಚ್ಚಿಡಂ; ರಹಸ್ಯವಾಗಿಡು : ಬಿಚ್ಚಿ ಬಿಸುಡುತ 
ಮಾಯೆಯ ಬಚ್ಚಿಸುತಲಗದು ಹೂಳಿಸುತ ಸಂಸಾರಮಂ ಕೊಚ್ಚಿಸುತ . . , 
ರಂಜಿಸಿದರಚ್ಚರಿಯ ಶಿವಗಣಗಳು (60ಗಪ್ರು. ೩೦-೦೦). 

[ಬಚ್ಚ (ಬಯ) + - ಇಸ್ಕು) 
ಬಚ್ಚಿಸ್ಕು. ಬರ್ಚಿಸಂ (ಕ್ರಿ). ೧. ಬಣ್ಣ ಹಾಕು ; ಚಿತ್ರಿಸು: ವರ್ಣ 
ಎನ್ಕಾಸ ಮಾಡು ; ಬರೆಯಲ್ಪಾರದು ಬಚ್ಚಿಸಲ್ಕರಿದು (6ನಂಚ್ರು. ೦-೦೦೪); 
ಬಿಶ್ತಿಯೊಳಂದಂಬಡೆವಂತು ಬಚ್ಚಿಸಿದ ಬಣ್ಣಂಗಳಂ ಬೇಲಕವೇಆ್‌ ನೋಡಿ 


10 


೩6 


ಮೆಚ್ಚುತಿರ್ವಾಗಳ್‌ (ಕಳಾ. ಇ). ೨. ಬಳಿ; ಲೇಪಿಸು ; [26 
ಲೇಪನಮಾಡು: ಪಚ್ಚೆಗಪ್ಪರವನೆಚ್ಚುವನು. ಗಂಧವ ಮೈಗೆ 
ಬಚ್ಚಿಸುವನು ಚಕ್ರನಾಥ (ಠರಂಠ. ೦೯-೧೩೩ )- ಹಿಬರ್ಚಿಸು : 
೧. ವಿಶ್ವಕರ್ಮನೆಣೆಯಾಗಿರೆ. _ ಕಂಡರಿಸಲ್ವಿಳಾಸದಿಂ ಕರುವನೊಡರ್ಚಿ 


ಬರ್ಚಿಸುವ ಬಲ್ಮೆಗೆ ಬೀಗುವ ಚೀರಘಟ್ಟೆ ತಾಂ ಸರಿಯೆನಿಪಂದದಿಂ ಕರು 
ವಿಡಲ್‌ ನೆಆ್‌ಯಂ ದ್ವಿ ಜರಾಜಕನ್ನೆಯಂ೦ (ತುಳುಮು- 8೩-೩೬) ; ಬರೆದು 
ಬರ್ಚಿಸಿದಂತೆವೊಲಂಗೆ . . . ಎಸೆದುದುನ್ನವಿತೋತ್ಸವಕೇತನಂ ಶುಭಾ 
ನಂದಿತಲೋಕಚೇತನಮತೀವವಿನೂತನವಾ ನಿಕೇತನಂ (8ಗಏಿ- 0೦-೪೩) ; 
ಮಸೆದಸವತಾಸ್ತ್ರನುನ್ಮದನಬಾಣಶಲಾಕೆ ಎಳಂಸದಿಂದಮೇಅಸಿದಲರ್ವಿಲ್ಲ 
ನೈಕ್ಷವ ಧನುರ್ಲತೆ ಬರ್ಚಿಸಿ ಮಾನಕೇತುವೆತ್ತಿಸಿದ ಸಮುಲ್ಲಸಜರುಷಪತಾಕೆ 
ಯೆನಿಪ್ಪವೊಲಾಂತಳಾಕೆಯಾ ಪಸದನದೊಳ* ಜಗತ್ತಿ ತಯಚಿತ್ತವಿಮೋಹನ 
ಶಕ್ತಿಯೇಟಕ್ಸಿಯ೦ (ತಂಧ್ರಘು- ೬-೬೬). ೨. ಪಲ್ಲವಪ್ರಸರದೊಳೆಯ್ದೆ 
ಕಣ್ಣೆ ಪಸರಂಬಡೆದೊಪ್ಪುವ ಕೆಂಪು ತುಂಬಿಯೊಳ್‌ ವಮಿಸುಗುವ ಕರ್ಪು 
ಬರ್ಚಿಸಿದವೊಲ್‌ ಬಗೆಗೊಳ್ವಿ ನೆಗಂ ಬಸಂತದೊಳ*್‌ ಬಸದಿಯ ಬಾಗಿಲಂ 
ತೆಟ್‌ದ ಮಾಟಕ್ಕಿಯೊಳಿರ್ದುವು ಬಂದ ಮಾವುಗಳ್‌ 
ಅವಿರಳಮಾದುವಾ ಪುರದೊಳ* ತೀವುವ ಕಲಶಂಗಳರ್ಚಿಸುವ 
ಕನ್ನಡಿ ಬರ್ಚೆಸಿಕೊಳ್ವ ಪೆಂಡಿರಾಡುವ ರಸಲಾಸ್ಮಂ 
[೭ ಬಚ್ಚಣ್ಕೆ +  ಇಸ್ಕು]. 

"ಬಯು್ಧಿ' ನೋ. 

ಬಚ್ಚು. ಬರ್ಚು. ಬೊಚ್ಚು (ಕ್ರಿ). ೧. ಒಣಗಂ ; ಬತ್ತು; ಬಾಡು: 
ಬೂದಿಯಲ್ಲಿ ಹೊರಳುವ ಕತ್ತೆಯಂತೆ ಕಿಚ್ಚ ಹಾಯಿ (ಯು ವವಳಂತೆ 
ಬಚ್ಚಿ ಹೊತ್ತಿನ ಭೋಗಕ್ಕೆ ಮುಚ್ಚಿ ಹುಚ್ಚಾದಿರಲ್ಲಾ (ಸರ್ಕೇನ- ೦೩೩-೪೦೦) 


(ಆದಿಪು- ೦-೬೬): 


40 
(ಅನಂಪು. 8-೪). 


೬೧೯೭ 


ಬಚ್ಚೆ, 


ಬೆಚ್ಚು ಹಾಕಿದ ಗಡಗಿ ಮುಚ್ಚಿಟ್ಟ ಬನಹುಲುಸು ಬಚ್ಚಾದ ಬೆಳೆಯ 
ಕಣವುಕ್ಕಿ ಗುಂಡಯ್ಯ ಹೆಚ್ಚಾಯ್ತು ನಿನ್ನ ಶಿವಭಕ್ತಿ (ಕತ್ಮಕಾ- ೩೦೪). ೨. 
ಕೃಶವಾಗಂ; ಸೊರಗಂ: ತಿಂಗಳೊಂದಾಯಿತು ನನ್ನ ಗಂಡು ಬಚ್ಚಿ, ಒಣಗಿ, 
ಕಡ್ಡಿಯಾಗಿ ಕಂಗಾಲು (ಕಾಕುರಾ: ೦೨೩); ಹೊತ್ತಿಗೆ ಒಂದೊಂದು ತಂಬಿಗೆ 
ಕೊಡುತ್ತಿದ್ದಳು ಭಾಗೀರಥಿ. ಈಗ ಬಚ್ಚಿದೆ. ಅದಾದರೂ ಏನು 
ಕೊಟ್ಟೇತಂ ! (08೪೧. ೨೦). ೩. ಬರಿದಾಗಂ; ಬೋಳಾಗು: "ಬಚ್ಚ 
ಬಾಯಿ' ಪರಾ. A ಬರ್ಚು : ೪. ಕಡವೆಂಯಸಾಗಂ; ಕುಗ್ಗು: ಪೆರ್ಚು 
ವುದು ಪುಳ್ಳಿಯಿಂದಂ ಬರ್ಚುವುದದು ಕುಂದೆ ಕಿರ್ಚು ಮೋಹಾಗ್ನಿ ಕರಂ 
ಪೆರ್ಚುವುದರ್ಥಂ ಬರೆಯುಂ ವೆರ್ಚುವುದದು ಬಾರದಿರೆಯಂಂ (ಈನಸೂ- 
೪-೪೯). ೫. (ಆಲಂ) ನಾಶಮಾಡು ; ನಿಸ್ಸತ್ತ್ವಗೊಳಿಸಂ : ಜವನ 
ಮುಳಿಸವನ ಮುಳಿಸೆನೆ ಜವನೇ ಬರ್ಚಿದವೊಲಿಂತು ಕುಟ್‌ದಅಸದಲ್‌ದಂ 
(ಗರಾಯು.೩-೦೭); ಪಾಂಡವಪತಾಕಿನಿಗೆ ಜವಂ ನೆಅ್‌ ಬರ್ಚಿದಂತೆ ಭೋರನೆ 
ಬಂದು . . . ಬಾಂದೊಟ್‌ಯ ಸುತನೊಡ್ಡಿ ನಿಲೆ (ಕೀತಿಫು. 03-66 ವ)- 
ಬೊಚ್ಚು: ೩. *ಬೊಚ್ಚುಬಾಯಿ' ಪರಾ. 
ಬಚ್ಚಿ ಬರು - ಸೊರಗು; ಕೃಶವಾಗು : ಹೆತ್ತವರು ಒಂದು ವರ್ಷ 

ದೊಳಗಾಗಿ ಸತ್ತುಹೋದರೆಂಬ ವ್ಯಥೆಯಿಂದ ವಾಗ್ದೇವಿಯು ಉಚಿ 
ಬಂದಳು (ವಾಗ್ಗೇಂ. ೩೪೨). “ಬತ್ತು” ಪರಾ. (ದೇ. ೫ ತುಳು. ಬಚ್ಚು) 

ಬಚ್ಚು (ನಾ). (ಮರ; ಗಿಡ ಮುಂತಾದುವು) ಬತ್ತಿ ಹೋಗಿರುವುದು; 
ಒಣಗಿರುವುದು : ಒಂದು ಈಚಲು ಬಚ್ಚು ತೇಲಿಕೊಂಡು 
ಹೋಗುತ್ತಿತತ್ತಿ (ತನ್ಮೂಕು. ೦೪೦). [ಆ ಬಚ್ಚು) 

ಬಚ್ಚ (ನಾ). ಕೋಟೆಕಾಳೆಗದಲ್ಲಿ ಬಳಸುವ ಒಂದು ಬಗೆಯ 
ಯಂತ್ರವಿಶೇಷ (?) : ವಿಚಿತ್ರವಾದ ಕೊತ್ತಲಗಳುಳ್ಳ ಕೋಟೆಗಳು 
ಫಿರಂಗಿಗಳು ಬಚ್ಚುಗಳು ಜವರುಜಂಗಿಗಳು . .. ಮೊದಲಾದ ಯಂತ್ರ 
ವಿಶೇಷಗಳು (ಕೃಠಾಕ- ೦೬೪): (2) 

ಬಚ್ಚುಬಾಯ್ಡಿ ಬೊಚ್ಚು. ಬಾಯಿ (ನಾ). ಹಲ್ಲಿಲ್ಲದೆ ಬರಿದಾದ ಬಾಯಿ; 
ಬೋಡುಬಾಯಿ : ಕುಂಟುಕಾಲು, ಬಚ್ಚುಬಾಯಿ (ಕಂಸೋ. ೬೦-೭): 
ಬೊಚ್ಚೊಬಾಯಿು : ಆಕೆಯ ಬೊಚ್ಚುಬಾಯಿ ಏನನ್ನೋ ಹೇಳಲು 
ವ್ಯಾಕುಲಿತವಾಂಗಿದ್ದಿತು (ರಾಂ. 2) : ಬೊಚ್ಚುಬಾಯಿ ಆದವನು ಕಬ್ಬು 
ಬಯಸಿದ ಹಾಗೆ (ಗಾರೆ) - [ ಬಚ್ಚು + ಬಾಂಯ್ಕಿ («ಎ ಬಾಯ್‌) ) 

ಬಚ್ಚೆ,, ಪಚ್ಚೆ (ಗು). ೧. ಬರಡಾದ; ಗೊಡ್ಡಾದ : ಬಚ್ಚೆವೆಣ್‌` 
ಪರಾ. (ನಾ). ೨. ವ್ಯರ್ಥವಾದುದು ; ಹಾಳಾದುದು : “ಬಚ್ಚೆ 
ಯೆನಲ* ಕೆಟ್ಟುದು” (ಕತುಂ. ೩೨). ಪಚ್ಚ ೧. "ಪಚ್ಚೆವೆಣ್‌' 
ಪರಾ. ೩. ಮಕ್ಕಳಾಗದವಳಂ; ಬಂಜೆ: “ಪಚ್ಚೆ ಬಂಜೆಯೆನೆ 
ವಂಧ್ಯಾಖಂ” (ಕ೦ಕು. ೦೫೪). 

ಬಚ್ಚೆಬಜುಗ - ಅಪ್ರಯೋಜಕ ; ನಿರುಪಯೋಗಿ : ಸಾಸಿರಾಬ್ಕ 
(ಬ್ಹ್ಮ ದ ಬಚ್ಚೆಬಜುಗನೊ ಪನ್ನೆರಳ್ವರುಷದ ಸುಧೀಷಣನೊ (ಕುಠೀಕಿ- 
೩-೬). ಬಚ್ಚೆಯಾಗು ಇ ಇಲ್ಲವಾಗಂ; ಹಾಳಾಗು; ನಾಶವಾಗು: 
ಮನೆಯೊಳೆಲ್ಲಂ  ಮನೆಯೊಳುಂ ವತಾಯವಾಗುತಿರೆ ನೆನೆದುದೆಲ್ಲಂ 
ನೆನಹಿನೊಳ್‌ ಬಚ್ಚೆಯಾಗುತಿರೆ (ಕಂಡೇರೆ- ಹ. ೧೩೬-೪): ಎರಡಆ ಮನೋ 
ಮಲಿನ ಹೋಯಿತ್ತು ಕರಿಗೊಂಡು ಹುರುಡು ಮಂರುಟಿತ್ತು ಮುನಿಸನು 
ಗೆಟ್ಟುದುಗ್ರಮತ್ನರ ಬಚ್ಚೆಯಾಯ್ದ್ತೂ (ಪಕಳಾ- ೦೪-೧೪); ಮದನವಿಕಾರ 
ಮೊರ್ಮೊದಲೆ ಸಾರ್ಚಿ ಶಕುಂತಳೆಗಿಚ್ಚಿ ಬಚ್ಚೆಯಾದಂದು '(ಸೂಕಿಶು.೦೫-೩೬)- 
[ ಆ ಬಂಜೆ] 

ಬಚ್ಚ, (ನಾ). ಒಂದು ನಾಡಿನ ಹೆಸರು: ಕಾವ್ಯಕ್ಕೆ ತಂನಿತ್ತಂ ಶಾಸನ 
ದಗ್ರಹಾರಂ ಸಾರಮೆಂಬನಂ ಪೆಸರಿಟ್ಟು ತಾನೀಯೆ ಹರಿಗನ ಧರ್ಮ 
ಭಂಡಾರದಂತೆ ಸಾರವೂದುದು ಬಿಟ್ಟಗ್ರಹಾರವಾ ಬಬ್ಚೈ[ಕಾಕಾಂ- 


ಬಚ್ಚೆಗ ೬೧೯೮ 

ಚಚ್ಚಿ, ಚರ್ಚಿ) ಸಂಸಿರದೊಳಂ ಧರ್ಮವುರಂ (ಶಂಶಠಾ. 09-8೬) ; 

“ಬಚ್ಚೆ ಸಾಸಿರದೊಳಂ - ಆ ಸಾವಿರ ಎಂಬ ನಾಡಿನಲ್ಲಿಯೂ 

- * ಬಚ್ಚೆ ಸಾಸಿರೆ : ಇದೊಂದು ನಾಡಿನ ಹೆಸರು. ಜಿನವಲ್ಲಭ 
ಗಂಗಾಧರನ ಶಾಸನದಲ್ಲಿ “ಸಬ್ಬಿನಾಡ ನಟ್ಟನಡುವಣ ಧರ್ಮಪುರ 
ದುತ್ತರದಿಗ್ಭಾಗದ ವೃಷಭಗಿರಿ” ಎಂಬಲ್ಲಿ ನಾಡಿನ ಹೆಸರು ಸಬ್ಬಿ 
ಎಂದಂ ಕಾಣುತ್ತದೆ. ಇದು ಸಬ್ಬಿಸಹಸ್ರನಾಡಾಗಿರಬೇಕು. ಬಚ್ಚೆ 
ಸಾಸಿರ ಸರಿಯಾದ ಹೆಸರಲ್ಲವೆಂದೂ “ಸಬ್ಬಿ ಸಾಸಿರ”ಎಂಬುದು ಸರಿ 
ಯಾದುದೆಂದೂ ಹೇಳಬಹುದಾಗಿದೆ” (ಕಂಠರೀ- ೩೭೬). [?] 

ಬಚ್ಚೆಗ (ನಾ). ಮಕ್ಕಳನ್ನು ಪಡೆಯಲಾರದವನು ನಪುಂಸಕ : 
ಮೆಚ್ಚಿದೆನು ಮೆಚ್ಚಿದೆನಿನ್ನು ಮನೆ ಮೆಚ್ಚಿನರಕೆಯನುಸುರೆನಲ್ಕಂಗಿಚ್ಚನಡಿ 
ಗೆದ್ದೇಕಗಿ ನತಸಂತಾನ ಸಂತಾನ ಬ[ಕಾಕಾ. ಬಿ)ಚ್ಚೆಗನುವಿವನೆಂಬ ನುಡಿಯಂ 
ಬಿಚ್ಚೆಯೆನಿಸೆನೆ (ಕರೇಪು- ೩). (ಬಚ್ಚಿ, + - ಗ್ಮ) 

ಬಚ್ಚಿವೆಣ್‌, ಪಚ್ಚೆವೆಣ್‌ (ನಾ). ಮಕ್ಕಳಾಗದವಳು ; ಬಂಜೆ ; 
"ಬ(ಕಾಕಾ. ಪಚ್ಚಿವೆಣ್ಣುಂ ಬಂಜೆ” (ಕಳ್ಳ. ೨೬). ಹಚ್ಚೆವೆಣ್‌ : 
“ಪಚ್ಚೆವೆಣ್ಣೆಂದು ಬಂಜೆ” (ಕಕಾಾ, ೩೨-೩೬೩) ; “ಪಚ್ಚೆವೆಣ್‌ ಬಂಜೆಯೆ 
ನಿಸುಗು” (ಕಕ್ಕಿತುಂ- ೭೪). [ ಬಚ್ಚ 4 ಪೆಣ್‌ ] 

ಬಚ್ಚೆವೋಗು (ಕ್ರಿ). ವ್ಯರ್ಥವಾಗು; ಹಾಳಾಗಂ; ನಾಶವಾಗು : ಬಚ್ಚೆ 
ವೋಗದ ರಅಾಮಬಾಣಂಗಳಂ ನಡುವೆ ನುಚ್ಚುನೋಖಾಗೆ ಕತ್ತರಿಸಿ 
( ಕೈಬಳಾ- ೨೦-೩೪ )- [ ಬಚ್ಚೈ ೬ ಪೋಗ್ಕು (ಆ ಪೋ,) ) 

ಬಚ್ಚೋಡಿಮೈ (ನಾ). (?) ; ಕೆಂಪಿನ ಸೀರೆ, ಬಳಿಯ ಸೀರೆ. ಇವು 
ಕೆಡುವುದಕ್ಕೆ _.ಬಳಿದಾಸುಳದ ಹೂ ಕೆಂಪಿನ ದಾಸಾಳದ ಹೂ ಕರಿಹತ್ತಿಯ 
ಹೂ ಈ ಎಳಗಾಯಿ ಇವಂ ನೀರಲ್ಲಿ ಕುದಿಸಿ ಕೈಯಲ್ಲಿ ಕಿಎಚಿ ನೀರ ಬಸಿದು 
ಕೊಂಡು ಬಳಿಯ ವಸ್ತ್ರವ ಸುಟ್ಟು ಕರಿಯ ಹಾಕಿ ಗೋಪಿಚಂದನ ಸಹ ಹಾಕಿ 
ಕದಡಿ ಬಚ್ಚೋಡಿಮೈಯವಳಿಗೆ ಒಂದು ಬಟ್ಟಲು »« ೫x ೫ ಮೈಯೊಳಗೆ 
ಅರೆಬಟ್ಟಲು ಮೇರೆಯಲ್ಲಿ ಎಂಟುದಿನ ಕುಡಿಯ ಕೊಡಲು ಕೆಂಪಿನ ಸೀರೆ 
ಬಿಳಿಸೀರೆ ಕೆಡುವುದು ಸಹ ಮಾಣ್ಣುಂ (ಸಳ. 0೪೪). 

[ಬಚ್ಚೋಡ್ಕಿ *- ಮೈ («ಎ ಮಯ್‌) 

ಬಚ್ಛಿಲಿ “ಬಚ್ಚಾಳಿ' ನೋ. 

ಬಜಂತ್ರಿ /ಬಾಜಂತ್ರಿ' ನೋ. 

ಬಜರಂಗಬಲಿ (ನಾ). ಹನುಮಂತ; ಆಂಜನೇಯ; ಮಾರಂತಿ ; 
ಬಜರಂಗಬಲಿಯ ಮೂರ್ತಿಯನ್ನೂ ಕುಸ್ತಿಮಲ್ಲರ ಚಿತ್ರಗಳನ್ನೂ ಅವನು 
ತನ್ನ ಗೋಡೆ ಮುಚ್ಚಲು ಮಾತ್ರ ಇಟ್ಟಿಲ್ಲ (ಕೇಳಕ್ಕೆ. ೭೨). 

[ « ಹಿಂ. ಮರಾ. ಬಜರಂಗಬಲೀ, / ಸಂ. ವಜ್ರಾಂಗಬಲಿನ* ] 

ಬಜಾಯಿ (ನಾ). ಒಂದು ಬಗೆಯಂ 'ಚರ್ಮವಾದ್ಕ : "ಬಜಾಯಿಆನೆ: 
ಪರಾ. “ಬಾಜಾ ಹೋ. ( - ಹಿಂ. ಮರಾ. ಬಾಜಾ] 

ಬಜಾಯಿಆನೆ (ನಾ). ಬಜುಯಿ ಮಂಂತಾದ ವಾದ್ಮಗಳನಲ್ನ ' ಹೊತ್ತು 
ಕೊಂಡಂ ಹೋಗುವ ಆನೆ : ೧೦೦೦ ನಿಶಾನೆಆನೆಗಳೂ: ೨೦೦೦ ಬಹಾಯ್ಕ 
ಆನೆಗಳೂ ಇದ್ದುವು (8ಕೈರು- ೦೩). “ನಿಶಾನೆಆನೆ ಪರಾ. 

[ ಬಜಾಯಿ + ಆನೆ] 

ಬಜಾಯಿಸು (ಕ್ರಿ). ೧. ವಾದ್ಯವನ್ನು (ಜೋರಾಗಿ) ಬಾರಿಸಂ. - 
ನುಡಿಸು : ವಾದ್ಯಗಾರರು ಭಯಂಕರವಾಗಿ ವಾದ್ಮವನ್ನು ಪೂರೈಸಿ 
ಡೋಲು ಬಜಾಯಿಸುತ್ತಾರೆ (ಗರುರಾ. ೬೦). ೨. ಕಟ್ಟುನಿಟ್ಟಾಗಿ 
ಹೇಳು ; ಅಪ್ಪಣೆ ಮಾಡು : ಮಾಟಾದೋಲೆಕಾರರ್‌ ಭೀಮಗೆ 
ದಾಟು ದಾಟು ಬಜಾಯಿಸುವರಿಲ್ಲ (ಕರಾಳ. ೦೭): ಮನ್ಯಾಗ ಆ 
ಮೂಳಗೋಳಿಗೆ ಸಲಗೀ ಕೊಡಬ್ಮಾಡಾ ಸಲಗೀ ನಾಯಿ ತಲೀಗೇರ್ಯಾವು 
ಎಂದು ಬಜಾಯಿಸಿದ್ದರು (ಹೋಕಬ. ೨೨). ೩. ಜಾರಿಮಾಡಂ ; 


ಅ 
೪ 


ಬಜೆಕರುಕು 


ಚಲಾಯಿಸಂ : ಇನ್ನೂ ಒಂದು ಹೊಸ ಚಾಳಿಯು ಇವರಿಗೆ ಇತ್ತಿತ್ತ 
ಅಂಟಿತ್ತು. ಏನೂ ಕಾರಣವಿಲ್ಲದೇ ಉಳಿದವರ ಮೇಲೆ ಅಧಿಕಾರ 
ಎಯಿಸುವುದು (ಮೂಕುರಾ. ೭೦); ರಂಗಕ್ಕ ಯಜಮಾನರಿಗೆ ಸಕ್ತಮನಾಯಂ೨ 
ಹುಕುಂ ಬಜಾಯಿಸಿದರು (ರೀತತ- 21. ೩೦8). [ಬಜಾವಣೆ + - ಇಸ್ಕು) 
ಬಜಾರ್‌ 'ಬಾಜಾರ' ನೋ. 
ಬಜಾರ "ಬಾಜಾರ' ನೋ. 
ಬಜಾರಿ :ಬಾಜಾರಿ' ನೋ. 
ಬಜಾರು «ಬಾಜಾರ' ನೋ. 
ಬಜಾವಣೆ, ಬಾಜವಣೆ (ನಾ). ೧. ಚರ್ಮವಾದ ಮೊದಲಾದುವು 
ಗಳನ್ನು ಬಾರಿಸುವಿಕೆ : ತಾಳಮಾನ ಸರಿಸವನಆೌಯೆ ಓಜೆಬಜಾವಣೆ 
[ಶಾಕಾಂ. ಣಿಸಿಯ  ಲೆಕ್ಕವನಲ್‌ಯೆ (ಅಸರ. ೪69) ; ಮಾಳಿಗೆಯೊಳಗಣ 
ಸೊಡರ್ಗುಡಿ ಡಾಳಂಬಡೆದಂತೆ ರಂಗರಕ್ಕೆಯೊಳಮರ್ದುಂ ಪಾಳಿಕೆವಡೆದು 
ಬಜಾವಣೆ ಮಾಳವಸಿರಿಯೆಂಬ ರಾಗಮಂ ಚಾಳಿಸಿದಂ (ಯತೋಕ. ೨-೩೦); 
ಕಾಯೆ ಬಜಾವಣೆ ಗಮಕವೆಸೆಯೆ ಪಾಡಲಾಯತವಾದರು ಕೂಡೆ 
(ಕರತ: 3-3೬). ೨. ಕಾಯದೆ ಮೊದಲಾದುವುಗಳನ್ನು ಜಾರಿ ಮಾಡಂ 
ವುದಂ, - ಚಲಾವಣೆ ಮಾಡುವುದು : ಅಮೃತದ ಬಟ್ಟಲಿರುವ ತಟ್ಟೆ 
ಯಲ್ಲಿ ಟೆಂಗಿನ ಸೂಟ್ಟೆ ಸೇರಿಸಿದಂತಾಗುವುದಂದು ಬಜಾಯಿಸಿದ್ದಾನೆ. 
ಆದರೆ ಈ ಬಡಾವಣೆ ತಿಳಿದವರಿಗೆ ವಾತ್ರ (ಕುಣ. ೨೩)- ಬಾಜವಣೆ ; 
೧. ಚಂಡೆಮದ್ದಳೆಗಳ ಬಾಜವಣೆಯಲ್ಲಿ ಕೈ ನುರಿತ ಮೇಳಗಾರರೂ 
ನಮ್ಮಲ್ಲಿದ್ದರು (ಕಾರ್ಶಿಸು. 9). 
[೯-ಮರಾ. ಬಜಾವಣೇ, 
ಕಾಯದೆಯನ್ನು ಜಾರಿಗೆ ತರು] 
ಬಜೆ (ನಾ). ಕಟುವಾದ ವಾಸನೆಯಂಳ್ಳ ಒಂದು ಬಗೆಯಂ ಸಸ್ಮ 
ಮತ್ತಿ ಉಪಯಂಂಕ್ಷ ಔಷಧೀಯಂ ಗಂಣವುಳ್ಳ ಅದರ ಬೇರಂ ; 
ಉಗ್ರಗಂಧಿ : *ಉಗ್ರಗಂಧಿಯ ನೆ ವಜೆ ಬಜೆಯೆ (ಶಾಕಾಂ. ವಚೆಯೆಂದೆ] 
ನಿಕ್ಕಂ” (ಮಂಗಳಾ. . 9೧-೩9) ; ಬಡೆ ಸಂವರ್ಚಲ ಹಿಂಗತಿಬಜೆ 
ಕೆೊ.ಡಸಗೆಯೆಂಂಬಿಎನಿತುಮಂ ಕುಡಿಯಿಸಲುಷ್ಟ ಜಲಾನ್ವಿತಮದು ಕಿಡಿಸುಗು 
ಮಜಸ್ರಮೆನೆ ನಡೆವ ನುಣ್ಣುಮಂ ನೆತ್ತರುವು೦ (ಉೋಳೋಶ. ೯-೦೨೦) ; 
ಒಡೆಯ ಚಿತ್ರೈಸೊಂದೆ ಪೆಟ್ಟಿಗೆ ಕುಡಿದ ಬಜೆಯನು ಕಾರಿಸುವೆ 
(ಸಾಳ್ಮಕಾ. ೨೨-೬), ಬಜೆ... ಇದು 'ಜವುಗುಪ್ರದೇಶದಲ್ಲಿ ಬೆಳೆಯು 
ತ್ತದೆ, ಇದಕ್ಕೆ ಗುಪ್ತಕಾಂಡವಿದೆ. ಮಕ್ಕಳ ಅಜೀರ್ಣಕ್ಕೂ ಅತಿಸಾರಕ್ಕೂ 
ಇದರ ಬೇರಿನ ಕಷಾಯವನ್ನು ಉಪಯೋಗಿಸುತ್ತಾರೆ 
“ಅತಿಬಜೆ' ಪರಾ. 
ಬಜೆಜಿಣ್ಣೆ - ತೇದ ಬಜೆ ಮತ್ತು ಬೆಣ್ಣೆಗಳ ಮಿಶ್ರಣ; 
p ವಿಶೇಷವಾದ ಔಷಧೀಯಂಗುಣವುಳ್ಳ ಈ ವಿಶ್ರಣವನ್ನ್ನ ಎಳೆಯ 
ಮಕ್ಕಳಿಗೆ ತಿನ್ನಿಸುವ ವಾಡಿಕೆ ಇದೆ: ತೊಟ್ಟಿಲೊಳ್‌ ವಿಷ್ಣುವಂ' 
ಮಲಗಿಸಿದಳಿಕ್ಕಿ ಬಜೆಬೆಣ್ಣೆಯಂ  ಸುರಕೋಟಿ ಕೈಮುಗಿವೊಲು 
(ಕರಹು. ೦೩-೪): ಸ್ವಧರ್ಮದ್ರೋಹಿಯ ಮಂಖವು ಕಾಣಬರುತ್ತಲೇ 
ಪ್ರತಾಪನಿಗೆ ಹುಟ್ಟಿದಾಗ ಇಟ್ಟಿದ್ದ ಬಣೆಬೆಣ್ಣೆಯು ಕೂಡ ತೊಳಸಿ 
ಕೊಂಡು ಮೇಲಕ್ಕೆ ಬಂದದ್ದರಿಂದ ಒಡನೆ ಅವನು ತನ್ನ ಬರ್ಚಿಯನ್ನು 
ಗುರಿಯಿಟ್ಟೆಸೆದನು (ಕತ್ಟೋತಿ. ೦೪೬)- [ಸೆಂ ವಚಾ./ತಮಿ. ವಚಮೋ, 
ವಚಮ್ತು ; ಮಲ. ವಯಮ್ಮು ; ತುಳು. ಬಜೆ; ತೆಲು. ವಚ, ವಸ] 


ಬಜಾವಿಣೇ ವಾದ್ಯವನ್ನು ಬಾರಿಸು, 


(ಸಸ್ಮಕಾ, ೦೩೬) - 


ಬಜ್ಮೆ 'ಭಜಿ' ನೋ. 
ಬಜೆಕರಕು "ಬಜೆಕರಂಕು' ನೋ. 
ಆ | ಬಜೆಕರುಕು, ಬಜೆಕರಕು (ನಾ). ಬಜೆಯನ್ನು ಸಂಟ್ಟು ಮಾಡಿದ ಪುಡಿ 


(2) : ಪರ್ಪಾಟಕ, ಬಜೆಕರುಕು . . .ಕಷಾಯ ಹಾಕಿ ಕೊಡಲು. . .ಸಕಲ 


ಬಜೆಟ್‌ ೬೧೯೯ 
ಜ್ವರಗಳೂ ನಿಲ್ಲುವುವು (49- 000,). ಬಜೆಕರಕು : ರೇಣುಕೆ, 
ಗಲಜರೆವೇರು, ಬಜೆಕರಕು, ಜಟಾವಾಂಸಿ .. - ಇವಂ ಕಷಾಯಂ 


ಕಾಯಿಸಿ ಕೊಟ್ಟರೆ ವಾತಜ್ಮರಂ ಕೆಡುಗುಂ (ಸಳನೈ.೬೪)- 
(ಬಜೆ, 4 ಕರುಲ್ಮು «ಎ ಕರಿಂಗು] 
ಬಜೆಟ್‌ 'ಬಜೆಟ್ಟು' ನೋ. 
ಬಜೆಟ್ಟು, ಬಜೆಟ್‌ (ನಾ). ವಾರ್ಷಿಕ ಆಯವ್ಮಯದ ಅಂದಾಜಂಪಟ್ಟಿ : 


ಅಧ್ಯಯನತಂಡಗಳು ಸಾಮಾನ್ಯವಾಗಿ ತಮ್ಮದೇ ಆದ ಬಜೆಟ್ಟು 
(೫9666%4)ಗಳನ್ನೂ . .. ಹೊಂದಿರುವ ಸ್ವತಂತ್ರ ಅಂತರಸರ್ಕಾರಿ 
ಸಂಸ್ಥೆಗಳಾಗಿವೆ (ಅಕ: ೦0). ಬಜೆಟ್‌ : ಆಯವ್ಮಯವಪತ್ರ. 
ಮುಂಗಡಪತ್ರ, ಬಣೆಟ್‌ (ಇತೀ: ಶಕ್ರಿತಿ. ೦೦). [4-14 Budgಂt) 
ಬಜ್ಜರ (ನಾ). ೧. ನವರತ್ನಗಳಲ್ಲಿ ಒಂದಂ; ವಜ್ರ; ಹೀರ : 
“ಬಜ್ಜರಮೆಂದು ವಜ್ರಂ” ‘em. ೩೦-೬೦0); ನಿಡಿದಾದ ಬಾಹುಬಳ 
ಮುನ್ಮದಸಿಂಧುರಕಂಧರಕ್ಕೆ ಬಜ್ಜರದಮಳ್ಳಂಬಮಾದ ತೊಡೆ 


ಜಗದೊಳ್ಳೆಲ್‌ಗುಂ ನೈಪೇಂದ್ರನಾ (*ರಂತು. ೨-೨); ಎಳೆಮುತ್ತಿನಂತೆ 
ಮೈವಣ್ಣ ಬಜ್ಜರದಂತೆ ಸುಲಿಪಲ್ಲ ಪಂಕ್ತಿ . . . ನವೀನಪ್ರವಾಳದಂತೆ 
ಪೊಳೆವ ಪದತಳಮೊಪ್ಪೆ , (2%ಂರಫು. ೦೨-೭); ಪಳಿಕಿನಜಕಿಯ ಭಿತ್ತಿಯಿಂ. 
ಬಜ್ಜರದ ಜಂತೆಯಿಂ . . . ಮದನಗೈಯ ಬಾಗಿಲ್ವಾಡದ ಸಿಂಗರದೊಂದು 
ದೇಗುಲಂ ಕಣ್ಣೆಡ್ಡಮಾಗಿ ರಂಜಿಕಂ೨ (0೪ನೂತ್ಮ 89-೨0). ೨. ಇಂದ್ರನ 
ಆಯುಧ : ವಜ್ರಾಯುಧ: " ಬಜ್ಜರಮೆಂದು ವಜ್ರಾಯುಧಂ ” 
(ಕಠಸಾ. ೪6-೨೦); ಅಲರ್ವಿಲ್ಲಿಲ್ಲದಂಗಜನಂತೆ. ಬಜ್ಜರದಲಗಿಲ್ಲದಮರೇಂದ್ರನಂತೆ 
ಕಲಿಯಿಲ್ಲದಿಂದುವಿನಂಸಲ್ಲಿಗೆಯ್ತಂದನಲಘುವಕ್ರ ವು ರುಮನಾಥ (ಕಾಂ. 
೨೦-೦೦೩) - [ «ಸಂ. ವಜ್ರ] 
ಬಜ್ಜರಕವಾಟ(ನಾ). ವಜ್ರದ ಬಾಗಿಲು. ದ್ವಾರ : ವಿವಿಧತರಚಿತ್ರಿ ತದ 
ಬಜ್ಜರಕವಾಟದಿಂ . . . ಶಿವನಿರ್ಪ ಲೋಕ ಜ್ಯೋತಿರ್ಲೋಕಮೆರಡನೀ 
ಲವಲವಿಕೆ ಧಿಗ್ನರಿಸುತಿದೆ (ಕೊಳಾರಾ- ೩-೨-೩). [ಬಜ್ಜರ 4 ಕವಾಟ) 
ಬಜ್ಜರಕೇರಿ (ನಾ). ವಜ್ರದ ಮಾರಾಟ ಮಾಡುವ ಬೀದಿ: ಸಾಲುಮನೆ 
ಗಳ ಕೇರಿ ಪವಳ ಬಜ್ಜ ರಕ್ಷೇರಿ (ಸಿರ್ಕಳಾ- 08-೩8). [ಬಜ್ಜರ ಕೇರಿ] 
ಬಜ್ಜರಗಂಬ (ನಾ). ವಜ್ರದ ಕಂಬ, ಸ್ತಂಭ: ಬಜ್ಜರಗಂಬಮಿಂದ್ರ 
ನೀಲದ ತೊಲೆ (ಕೇಠೂ- ೦೩-68); ನಿಮಿರ್ಚಿದ ಬಜ್ಜರಗಂಬ[ಕಾಕಾಂ. ಭ] 
ಮಿಂಬುಗೊಂಡುತ್ತಮನೀಲಪತ್ರಿಕೆ ವಿರ ಔತಮಾಯ್ತು ವಿವಾಹ 
ಗೇಹದೊಳೆಕಾ98. 6-೨). [ಬಜ್ಜರ 4 ಕಂಬ; (5 ಕಂಭ)) 
ಬಜ್ಜರದುಂಬಿ (ನಾ). ವಜ್ರದಷ್ಟು ಕಠಿಣವಾದ ಮೂತಿಯನ್ನು 
ಹೊಂದಿರಂವ ತುಂಬಿ, ಭ್ರಮರ : ಶಿವನ ನಿರ್ಮಾಲ್ಯವಡ್ಲಾನದಿಂದ 
ನಾಕಪತಿ ಕರಿಯ ಮಸ್ತಕಕ್ಕೆ ಹಾಕಲು ಪೂವಿನಾ ಕಂಖಗೆಬಗೆ ಬಜ್ಜರದುಂಬಿ 
ಗಳು ತಾಳದಾ ಕುಸುಮಮಾಲೆಯನು ತೆಗೆದು ನೆಲಕಿಕ್ಕಿ ಕಾಲಿಂದೊರ 
ಸುತಿರಲುಮದನು (ಉಾಥಿಕ. ೦೨-೪೩). [(ಬಜ್ಜರ--ತುಂಬ್ಯಿ) 
ಬಜ್ಜರವಂಕಿ (ನಾ). ವಜ್ರದ ವಂಕಿ; ತೋಳುಬಂದಿ : ಕುಟ್‌ಸುಟವೊರ್ಕು 
ಲರ್ಕೊೋಳಿಸಿ ಸುತ್ತಿದ ಪಟ್ಟೆಯ ದಟ್ಟಿ ಪಕ್ಕಮಂ ಕೆಳೆಗೊಳೆ ಸೆಕ್ಕಿದೊತ್ತರದ 
ಬಜ್ಜರವಂಕಿ ತೊಡಂಕು ಸೊನ್ನೆನೂಲ್‌ ತಳತಳಿನಿಪ್ಪ ಸಣ್ಣ ಪೊಸ 
ಪೂನ್ನುಡೆ ಬಣ್ಣೊಡೆ ಬಿಂಕವೆತ್ತ ಮೆಲ್ಹಳಿರಡಿಕೆಂದಳಂ ತೊಳಗುಗೆನ್ನೆರ್ದೆ 
ಯೊಳ್‌ ಯದುಶೈಲನಾಥನಾ (19ಎ: ೩-೪೦): [ಬಜ್ಜರ. ವಂಕಿ] 
ಬಜ್ಜರವಸರ (ನಾ). ವಜ್ರಗಳನ್ನು ಮಾರುವ ಅಂಗಡಿ: ದೆಸೆಗಳ್‌ 
ನಿಜಾಂಶುವಿಂ ರಂಜಿಸುತಿರೆ ಪುಂಜಿಸಿದ ಪೊನ್ನ ಪುಂಜಿಕೆಯಿಂದಂ ಕೊಸಗಿನ 
ಮರದುಜುಗಲರಲ್ಲೆಸೆವಂತೆಸೆದಿರ್ಪುದಲ್ಲಿ ಬಜ್ಜರವಸರಂ 
[ಬಜ್ಜರ 4 ಪಸರ] 
(?) : ಪದೆದೊದವೆ ವೀರಸಿರಿಯಪ್ಪದ ತೋಳ್ನುತ್ತೆನಿಪ 


(೫ಗವಿ. ೯೪-೦೦೭) - 


ಬಜ್ಜರಿ (ನಾ). 


20 


26 


0 


ಬಟಾಟೆ 


ರನ್ನವಟ್ಟೆ ಕೈಯ ರುಕ್ಬು ೦ಜದ ಮಂಜರಿವೊಲ್‌ ರಂಜಿಸಿದುದು ಪೊನ್ನಾಯುಗದ 
ಪೊನ್ನ ಬಜ್ಜರಿ ಕಟಿಯೊಳ್‌ (ಅಕಂಪ್ರ. ೬-೩೦)- [?] 

ಬಜ್ಜರೋದಕ (ನಾ). ವಜ್ರದ ಕಾಂತಿ: ದಂತಿಕುಂಭವ ವಿದಾರಿಸಿ 
ಸೂಸಿಹ ಮುತ್ತು ತತ್ತಳಿರ್ದಾವವು ಬಜ್ಜರೋದ£ಮೆ ಪುಷ್ಪಸರಂ ಸುರ 
ಗಿರಿಯಗ್ರಶೃಂಗಗಳ್‌ ತೀವಿದ ಕೋಡಾಗೆಸೆಯೆ ಮಾಮರಮದ್ರಿಯಪೊಲ್ವಿ 
ರಾಜಿಕುಂ (ಕೈರಫು - ೩-೨೬) - [ಬಜ್ಜರ 4- ಉದಕ್ಕ] 

ಬಜ್ಜಿ, (ನಾ). ಬದನೆಕಾಯಿ ಮೊದಲಾದ ತರಕಾರಿಗಳನ್ನು 
`ಸಂಟ್ಟು ಅಥವಾ ಬೇಯಿಸಿ. ಸೌತೆಕಾಯಿ, ಕಾ 6ರಟ್‌ 
ಟೊಮ್ಮಾಟೋ ಮೊದಲಾದ ತರಕಾರಿಗಳನು K ಹಸಿಯಾಗಿ 
ಮೊಸರಿನೊಂದಿಗೆ ಸೇರಿಸಿ, ಒಗ್ಗರಿಸಿ ಮಾಡುವ ಒಂದು 
ಬಗೆಯಂ ವ್ಯಂಜನ : ಕೆಲವಕ್ಕೆ ಬದನೆಯ ಬಜ್ಜಿ ಕೆಲವಕ್ಕೆ ಕತ್ತರಿಸಿದೆಳೆಕೀರೆ 
ಚಿಲುಕೆ (ತೂಶಕಾ- ೪-೨0); ಗೋದುವೆಯ ಸಜ್ಜಿಗೆದೆಗೆದೆಳೆವಳುಕಿನಲೊಪ್ಪುವ 
ಕಜ್ಜಾಯಕೆ ವೃಂತಾಕದ ಸೊಬಗಿನ ಬಜ್ಜಿಯ ಮುಖಾಖಳಶಾಖಾಮ ತಗಳ 
ನೀಡಿದರಬಲೆಯರು ಭುರೇಶ್ಛ. ೦೯-೩೭); ಮರಿಚೇಲಕ್ಕೀರುಳ್ಳಿಯು ಕರಿಬೇವುಂ 
ಕಾರಗೆಣಸು ಕೊತ್ತಂಬರಿಯೊಬ್ಬರುತಿಹ ಕ್ಷೀರಂ ತಿಂತ್ರಿಣಿವೆರಸಿದ ವಾರ್ತಾಕ 
ಬಜ್ಜಿಯಮರರ್ಗುಂಟೇ (ಎ೫. ೬೫೦) - [ದೇ.॥ ತುಳು. ತೆಲು. ಬಜ್ಜಿ) 

ಬಜ್ಜಿ "ಭಜಿ' ನೋ. 

ಬಜ್ಜಿಸು "ಭಜ್ಜಸಂ' ನೋ. 

ಬಜ್ಜೆಗುಂಟಣಿ (ನಾ). ಗಟ್ಟಿಗಿತ್ತಿಯಾದ ಕಂಂಟಲಗಿತ್ತಿ : ಬಜ್ಜೆಗುಂಟಣಿ 


ಸಜ್ಜೆವನೆಯ ಬಾಗಿಲಂ ಪತ್ತಿ ಮಣಕಿಗೇಳುತ್ತಿರ್ದೊಳಗಂ ವೊಕ್ಕು 
(ಶಂದ್ರಫು. 6-೩೯೫). [ಬಜ್ಜೆ? 4 ಉಂಟಣಿ) 

ಬಟ “ಬಂಟ್ಕ ' ನೋ. 

ಬಟಮಾನ್ಯ "ಭಟಮಾನ್ಯ' ನೋ 

ಬಟರಿ “ಭಟಾರಿ' ನೋ. 

ಬಟವಡೆ ."ಬಟವಾಡೆ' ನೋ. 


ಬಟವಾಡೆ. ಬಟವಡೆ, ಬಟ್ವಾಡೆ (ನಾ). (ಸಂಬಳ, ಕೂಲಿ. ಪತ್ರ 
ಮೊದಲಾದುವುಗಳನ್ನ್ನ) ಹಂಚುವುದಂ; ವಿತರಣೆ ಮಾಡುವುದಂ : 
ಸೇನಾಜನರುಗಳಿಗೆ ತಲಬಿನ ಬಟವಾಡೆಯಾಗುತ್ತಿತ್ತೂ (ಮುತಾನಾ. 11. ೦೬): 
ಚಿಕ್ಕನವಾಬರು ತಾವೇ ಸ್ವತಃ ಕೂಲಿಯವರಿಗೆ ದುಡ್ಡು ಬಟವಾಡೇ ಮಾಡಿ 
. ಬರುವಾಗ (ಹುಟ್ಟಹ- ೩6): ಅತ್ತ ಬಟವಾಡೆಯಾದ ಹಣವೆಲ್ಲವೂ 
ಮರುದಿನ ಈ ಉಪಾಯದಿಂದ ಹೈದರನ ಬೊಗ್ಯಸಕ್ಕೆ ಬಂದು ಸೇರಿತು 
(ಒತಳ. ೬): ಬಟವಡೆ : ಪಗಾರ ಬಟವಡೆಯ ಕೆಲಸ ಸುರುವಾಗಿ 
ಮೂರು ನಾಲ್ಕು ತಾಸಿನವರೆಗೂ ಹಾಗೇ ನಡೆಯಿತು (9ಕ್ಕ- ೨0೪); 
ವಾರಕ್ಕೊಂದಾವರ್ತಿ ಕೊಡುವ ಬಟವಡೆಹಣ ಅರಹೊಟ್ಟೆಗೆ ಮಾತ್ರ 
ಆಧಾರ (ಕ6ರೇ. ೩೨): ಅಂಚೆಯ ಹಸಿಬೆಯನ್ನು ಹೆಗಲಿಗೇರಿಸಿ ಬಟವಡೆಗೆ 
ಹೊರಟ (0ಕಠ.11: ಇ). ಬಟ್ಟಾಡೆ : ಪೂಜೆ ಮುಗಿದು ಪನಿವಾರ 
ಬಟ್ವಾಡೆಯ ಸಮಯ ಅವನಿಗೆ ಎರೋಬನ ನೆನಪು (ರಕ್ಕೂತಿ: 8); 
ಬಟ್ಟಾಡೆಯಾದ ತಾರೀಕು ಇನ್ನೂ ಎರಡು ದಿನ ಮುಂದಿನದ್ದಾಗಲಿ 
(ಕುರುಕಾ. ೭); ಮೊದಲು ಟಪ್ಪಾಲುಕಚೇರಿಯಲ್ಲಿ ಕಾಗದಪತ್ರಗಳ ಬಟ್ಟಾಡೆ 
ಮಾಡುತ್ತಿದ್ದ (ಹುತ್ಮಶ. ೨೨), 
(*- ಹಿಂ. ಬಟೆದಾರಾ . ಮರಾ. ಬಟವಾಡಾ] 
ಬಟಾಟೆ (ನಾ). (ನೆಲದ ಅಡಿಯಲ್ಲಿ ಬೆಳೆಯುವ, ತರಕಾರಿಯಾಗಿ ಬಳ 
ಸಂವ) ಗೆಣಸಿನಂಥ ಒಂದು ಬಗೆಯ ಗೆಡ್ಡೆ; ಆಲೂಗೆಡ್ಡೆ : 
ಗಿಡದಲ್ಲಿ ಕಲವು ಉತ್ತಮತರದ “ಬೀಜ”ಗಳನ್ನು ಆಯ್ದು ಅವುಗಳನ್ನೂ 
ಮುಂದಿನ ಯತುವಿನಲ್ಲಿ ಬೆಳೆಸಿದನು (ಸಕಕ. ೫): ನಮ್ಮ ಆಳುಮನುಷ್ಯ 
ಪೇಟೆಯಿಂದ ಬಟಾಟೆ ತರುವುದು ಮೂರು ಸೇರು (ಕುಂಹಂ- ೪) 


ಬಟಾಣಿ ೬೨೦೦ ಬಟ್ಟಗೆ 
[.-ಮರಾ. ಬಟಾಟಾ, ಬಟಾಟೇ./ತುಳು. ಬಟಾಟೆ./ಇಂ. 2೩6೩೩. ಬಟ್ಟ, "ಬಟ್ಟು' ನೋ. 
Pott : ಪೋರ್ಚು. ಸ್ಟ್ವಾ,ನಿಪ್‌. ಬಟಾಟಾ] ಬಟ್ಟ (ಸಪೂರೂ). *“ಬಟ್ಟಿತು' ಎಂಬ ನಾಮಪದಕ್ಕೆ ಸಮಾಸ 


ಬಟಾಣಿ, ಬಟ್ಟಾಣಿ, ವಟಾಣಿ (ನಾ). (ಕಡಲೆಯಂ ಜಾತಿಗೆ ಸೇರಿದ) 
ಒಂದು ಬಗೆಯ ದ್ವಿದಳಧಾನ್ಯ : ಬಟಾಣಿಬೀಜಗಳನ್ನು ಹಸಿಯಾಗಿರು 
ವಾಗ, ಒಣಗಿದಾಗ ಉಪಯೋಗಿಸಲಾಗುವುದು . . . ಬಟಾಣಿಯಲ್ಲಿ ರುಚಿಯ 
ಜೊತೆಗೆ ಶರೀರಪೋಷಕ ಸಾರವಸ್ತುವದೆ (ಕರರ. ಇಂ). “ಬಟ್ಟಗಡಲೆ' 
ಹೋ. ಬಟ್ಟಾಣಿ : ಕಿತ್ತು ಕಿತ್ತತ್ತಿತ್ತ ಕೆಡೆದ ಹಾರಂಗಳೊಳ್ಳುತ್ತುಗಳ್ಕಾರಿ 
ನೊಳ್ಳೊಲದೊಳಗೆ ಬಿತ್ತಿದೊತ್ತೊತ್ತಾದ ಜೋಳ ಬಟ್ಟಾಣಿಗಳ ಬೀಜಂ 
ಗಳೆಂಬಂತೆ ಕಾಣಿಸಿದುವು (ಕರಾ. 6-8). ವಟಾಣಿ : ಸ್ವಲ್ಪು ಕಪ್ಪು 
ಅಥವಾ ಕೇಸರಿ ನೆಲವಾದರೆ . . . ಹಿಂಗಾರಿಯ ಧಾನ್ಯ ವಟಾಣಿ ಮೊದ 
ಲಾದ ಕಟಾಣಿಜಿ:ನಸುಗಳು ಕಡಲಿಯ ಧಾನ್ಯಗಳು ಇವುಗಳನ್ನು ಬೆಳೆಯ 
ಬಹುದು (ಕೃಶಿತ್ರ. ೪೨). (ದೇ.೩೫ ತಮಿ. ಮಲ. ಪಟ್ಟಾಣಿ ; ತುಳು. 
ಬಟಾಣಿ ; ತಲು. ಬಟಾನಿ. / ಮರಾ. ವಾಟಾಣಾ. / ಸಂ. ವಟಧಾನ್ಮ) 

ಬಟಾಯಿ (ನಾ). ೧. ಬೆಳೆಗಾರನಿಂದ ಹೊಲದ ಒಡೆಯರಿಗೆ ಸಲ್ಲುವ 
ಧಾನ್ಯದ ಅಂಶ, -ಭಾಗ ; ವಾರಪಾಲು ; ಕೋರು : (ಕೈಗೆ. 
1» 899) : ವೆ೦ಕಟರಾಯನು ಗಿರಿಯವ್ಮೂನೆಂಬ ಪವಾಡಗಿತ್ತಿಯು 
ಮಾಡುವ ಸಮಾರಾಧನೆಗೆ ಬಟಾಯಿ ಧಾನ್ಮವನ್ನು ಉಪಯೋಗಿಸಿ ರಾಜ 
ದ್ರೋಹ ಮಾಡಿದ್ದಾನೆ (೪6. 86). ವಿ. “ಸರ್ಕಾರದ ಪರವಾಗಿ 
ಮಾಡುವ `ವೃ್ಯವಸಾಯ” ( ಕಂತೆ. ಕೋತ) : ಇವುಗಳಲ್ಲಿ ಕೆಲವು 
ಬಟಾಯಿ -._. ಅಂದರೆ ವೃತ್ತಿದಾರರಾದ ಇನಾಂದಾರರ ಸ್ವಂತ ಅನುಭವ 
ಆಥವಾ ' ವಹಿವಾಟಿನಲ್ಲಿದ್ದವು (ಕಂಠ. ೨೩೪). 

[೯೧ಹಿಂ. ಮರಾ. ಬಟಈ., ಬಟಾ) 

ಬಟಾಯಿಭೂಮಿ (ನಾ). ವಾರಕ್ಕೆ ಕೊಟ್ಟಿರುವ ಭೂಮಿ ; ಕೋರಿ 
ಜವಿಕಾನು : ಅರಮನೇ ಚಾಕರರಲ್ಲದವರು ಅನೇಕರು ಸರ್ಕಾರದ 
ಬಟಾಯಿಭೂಮಿಗಳನ್ನು ವ್ಯವಸಾಯ -ಮಾಡುತಾ . . . ಜೀವಿಸಿಕೊಳ್ಳು 
ತ್ತಿದ್ದರು (ತುರುತ. ೨). [ಬಟಾಯಿ 4 ಭೂಮಿ] 

ಬಟಾರ, "ಭಟಾರ' ನೋ. 

ಬಟಾರ, (ನಾ). ಗೋಣೀಚೀಲ : ಅದನ್ನು ಚನ್ನಾಗಿ ಬಿಸಿಲಲ್ಲಿ ಹಾಕಿ 
ಒಣಗಿಸಿ ಬಟಾರಗಳಲ್ಲಿ ತುಂಬಿ ಇಟ್ಟು ರಂಗು ನೋಡಿ ಮಾರಾಟ ಮಾಡು 


ತ್ತಾರೆ (ಕೃತಿಶ್ರು. ೪೨), [?) 

ಬಟಾರಿ “ಭಟಾರಿ' ನೋ. 

ಬಟ್ಟು “ಬಟ್ಟು' ನೋ. ಕೆ 

ಬಟ್ಮು (ನಾ). ಬ್ರಹ್ಮಚಾರಿ; ವಟು: “ಬಟು - ವಟು ಇ 
ಹಂಡುಗ, 


ಬ್ರಹ್ಮಚಾರಿ” (ಕದ್ಮಳೋ. ೨೪) ; ಪೊಜವಾಗಿಲೊಳ್‌ ಮುನಿ 
ಯೋರ್ವಂ ಬಟುವೆರಸು ಬಂದಿರ್ಕುಂ (ಕಾಮಾಕೃ. ೦೦-೨). [--ಸಂ, ವಟು] 

ಬಟುಗಲ್ಲು (ನಾ). ಗುಂಡಗಿರುವ ಕಲ್ಲು ; ದುಂಡಾದ ಶಿಲೆ: ನಿಡಿಗಲ್ಲು 
ನಿಶಿತ ಹಾಸಅಕಿಗಲ್ಲು ಚೌಕದ ಬಡಿಗಲ್ಲು ಬಟುಗಲ್ಲು ಬೀಳೆ ತುಡುಕಿದ ವಜ್ರ 
ಮಾರ್ಗಣದಿಂದ ಶ್ರೀಕೃಷ್ಣ ಹುಡಿಯೇಳಲೆಚ್ಚು ಹಾಆಸಿದ (ಪೋಶತ- 
೪೦-೭). [ಬಟ್ಕು (ಬಟ್ಟು) 4 ಕಲ್ಲು (< ಕಲ್ಕ್‌) ] 

ಬಟುಮೊಲೆ "ಬಟ್ಟಮೊಲೆ' ನೋ. 

ಬಟುವು “ಬಟ್ಟು” ನೋ. 

ಬಟುವುದಿಂಬು (ನಾ). ಗುಂಡಾಗಿರುವ ದಿಂಬು ; ದುಂಡನೆಯ 
ದಿಂಬು ; ಬಿಳಿಯ ಬಟ್ಟೆಗಳಿಂದ ಕಟ್ಟಿ ಪೊಲಿದಿರುವ ಮನ್ಮಥನ ವಂದು 
ತೊಡೆಯ ಬಟುವುದಿಂಬುಯಿಂದೆಂಬಂತೆ (೩ಗಂ0. orc). 

[ಬಟುವು («ಎ ಬಟ್ಟು) + ದಿಂಬ್ಕು] 


ಬಟುಹು “ಬಟ್ಟು? ನೋ. 


ಗಳಲ್ಲಿ ಬರುವ ಆದೇಶರೂಪ : 
ಪರಾ. [ಬಟ್ಟಿತು] 
ಬಟ್ಟ (ಸಪೂರೂ). «ಬಜ್‌ದು' ಎಂಬ ನಾಮಪದಕ್ಕೆ ಸಮಾಸಗಳಲ್ಲಿ 


"ಬಟ ಗಲ್‌” » ಬಟ ವೆಂಕ? 


ಬರಂವ ಆದೇಶರೂಪ : "ಬಟ್ಟತಲೆ' ಪರಾ. [ಆ ಬಳಿದು] 

ಬಟ್ಟ 'ಬಂಟ್ಮ' ನೋ. 

ಬಟ್ಟಕೆಜಿಕ (ನಂ). ಒಂದಂ ಊರಿನ ಹೆಸರು (?): ಸಾದೇವಂ ಬಟ್ಟ 
ಕೆಟ್‌ಿಯಂ ಅಟ್‌ದಂ (ಎಇ. ೫11, ೦6೯-೩ ; 680). “ಬಟ್ಟೆಕೆಲಿಕಿ? 
ಪರಾ. [ಬಟ್ಟ + ಕೆಲ್‌] 

ಬಟ್ಟಗಡಲೆ (ನಾ). ದುಂಡಗಿರುವ ಒಂದು ಬಗೆಯ ಕಡಲೆ: 


“ಕ್ರಳಾಯಃ, ಖಂಡಿಕಃ, ಸಾತೀನಃ - ಈ ೩ ಬಟ್ಟಗಡಲೆ” (ತಳಾಮು, 
ಕರಿ ಹಸ್ತಚರ್ಮಮಂ ಮೇಣ್‌ ಕರಿದಂತವನರೆದು ಬಟ್ಟ 
ಗಡಲೆಯ ಪಟ್ಟಂ ಬೆರಸಿಕ್ಕುಗೆ ಮೊದಲೊಳ್‌ ತಾವರೆಯಲರಲ್ಲಾದ 
ಸುರಭಿಗಂಧಮನಾಳ್ಗುಂ (ಊಕಳೋಶ. ೩-೩೨). `ಬಟಾಣಿ' ಹೋ, 
[ಬಟ್ಟ ( ಬಟ್ಟೆತು ) + ಕಡಲೆ] 
ಬಟ್ಟಗಡಸು (ನಾ). ಮೈ ತುಂಬಿಕೊಂಡಿರುವ ಕಡಸಂ : ಬಟ್ಟಿಗಡಸು 
ಕೆಂದ ಹುರಿಗ ಕಾರಿಯು ಬೆಳ್ಳ ನೆಟ್ಟ ಕೊಂಚಿನಕಾರಿ ಜಾಲೆ (ವತಿರೇಸಾಂ. 
[ಬಟ್ಟ (ದ ಬಟ್ಟಿ ತು) + ಕಡಸು] 
ಬಟ್ಟಗಡ್ಡ (ನಾ). ದುಂಡನೆಯ ಗದ್ದ: ತಳತಳಿಪೊಳ್ನೊಸಲ್‌ . . . ಮೊಲ್ಲೆ 
ವಲ್‌ ಪೊಳೆವ ಮೆಲ್ನಗೆ ಮಟ್ಟದ ಬಟ್ಟಗಡ್ಡದಿಂ ಬಳೆಯಿಪುದೊಳ್ಳೊಗಂ 
ಸೊಬಗಿನಿಂ ಬಗೆಗಾರ್ತಿಯುರ್ಗಾಸೆಯಟಕ್ಕಿಯಂ (ಘಂ. ೩-೬). 
[ಬಟ್ಟ (« ಬಟ್ಟಿತು) 4 ಗಡ್ಡ] 
ಬಟ್ಟಗಲ್‌, ಬಟ್ಟಗಲ್ಲು (ನಾ). ಗುಂಡಗಿರುವ ಕಲ್ಲು: ದುಂಡುಗಲ್ಲು ; 
ಬಟ್ಟಗಲ್ಲಿಂತು ವರ್ತುಳದಿಂದೆ ಚೆಲ್ವಾಗಿ ಪುಟ್ಟುವುದೆ ಪೊಸತು (ಕಂ. 
೨೪-೨೩೭). ಬಟ್ಟಗಲ್ಲು : ಅಂತೆ ಬರೆ ಒಬ್ಬೆಯೊಳಗಣ ಬಿಳಿಯ ಬಟ್ಟಗಲ್ಲು 
(ಮೈ ಇರಿ. ೦೯೨೦, 977) ; ಬಟ್ಟಗಲ್ಲಿನ ಮ್ಯಾಲ ತುಪ್ಪ 
ಸುರುವಿದಂಗ ಏನಾರ ಆತ ನನ ಮಗಳೆ (ಲೋಳಗೀ- ೨೦೦), 
[ಬಟ್ಟ (-ಆ ಬಟ್ಟಿತು) 4 ಕಲ್‌] 
ಬಟ್ಟಗಲ್ಲು “ಬಟ್ಟಗಲ್‌' ನೋ. 
ಬಟ್ಟಗಾಣ (ನಾ). ಗುಂಡಾಗಿ. ಸುತ್ತುವ ಗಾಣಿ: ಅಯ್ಯಾ ಮನದ 
ರಜದ ಮಣ್ಣ ಕಳೆದು . . . ಅದನೊಂದೆಡೆಗೆ ತಂದು ಬಟ್ಟಗಾಣದಲಿಕ್ಕಿ 
ಹಿಳಿವೆನಯ್ಮಾ (ಸಿದ್ಧ ನ. ೩೦೫-೦೦೨೬). [ಬಟ್ಟ ( ಎಬಟ್ಟೆತು) ೪ ಗಾಣ] 
ಬಟ್ಟಗುತ್ತ (ನಾ). ೧. (ಆಲಂ) ಮೋಸ ; ವಂಚನೆ: ಬಟ್ಟಗುತ್ತದ 
ವಿದ್ಮವವರಿಗೆ ಕೊಟ್ಟರುಂಟೆಲೆ ಮಂತ್ರಿ ಕೇಳ್‌ ಮುನಮುಟ್ಟಿ ನುಡಿಯಲಿ 
ಭಾವಸದೆ ಸದ್ಮರ್ಮುವಸಾರ್ಗದಲಿ (ಕೊರಣ: ೨-೨-೩೯). ೨. ಮೋಸಗಾರ ; 
ವಂಚಕ : ಸೂಲಕಿಗಾಜನಂತೆ ಪೆಜಿರಂ ಕ್ಲೇಶಂಗೊಳಿಸದೆ ಬಟ್ಟೆ £ ಟ್ಟ 3 ಗುತ್ತ 
ನಂತೆ ಉಪವಾಸಮಂ ತೋರಾ ಕಾಡದೆ (ರರ್ತಾತ್ಮು- ಇ-0)- 'ಬಟ್ಟೆ 
ಗುತ್ತೆ' ಹೋ. [ಬಟ್ಟ + ಗುತ್ತ («ಎ ಗುಪುತ)] 
ಬಟ್ಟಗುತ್ತತನ (ನಾ). ಮೋಸಗಾರಿಕೆ ; ವಂಚನೆ: ಯವ ದಂಡಿಸಿ 
ಆತ್ಮನಿಗ್ರಹವ ಮಾಡಿ ಬಟ್ಟಗುತ್ತತನವ ಹಣ್ಣಿ ತಗಹಿನಲ್ಲಿ ಕುಳಿರ್ದು 
ಬೇಡಿಕೊಂಬ ತಪ ತಾನೇಕೆ (ಕನ್ನನ. ಕ. ೩೨೩-೬) ; ಆಹಹ ಕುಡುವೆನೆಂಬ 
ಬುದ್ಧಿ ಚಿತ್ತದೊಳಗೆ ಬೇಗ ಹೊಳದು ಕೊಟ್ಟೆನೇಳು ತಂಗಿ ಬಟ್ಟಗುತ್ತ 
ತನವಿದೇವುದು (ನ್ಮಜರ- ಹ. ೨೬೩-೩).- [ಬಟ್ಟಗುತ್ತ 4 .- ತನ], 
ಬಟ್ಟಗೆ (ಅ). ದುಂಡಗೆ : ಗಂಂಡಾಗಿ : ಬುಳಾಂತು ಬಳಸಿ ಬಟ್ಟಗೆ ಬಂದು 
ಸುಟ್ಟುರೆಗಾಳಿಯಂತೊದಗಿ ಸುತ್ತುವರು ಏಳಿಂಟು ಹದಿನಾಜು ಹಾರ 


೯೪8-೪೨೪) ; 


೦-೪೦). 


೦೦7066 ; 


ಬಟ್ಟಗೆಯ್ದು 


ಹರಿಣನಂತೆ ಸಾಲಾಗಿ ಸರಳಿಸುತಿಹರು (ಕರತ. ೬೩-೩೦). 
[ಬಟ್ಟ್ಯ(-ಆಬಟ್ಟಿತು) 4 - ಅಗೆ] 
ಬಟ್ಟಗೆಯ್ದು, ಬಟ್ಟಗೈದು (ನಾ). ಗುಂಡನೆಯ ಆಯಂಧ ; ಚಕ್ರಾ 
ಯುಧ : “ಬಟ್ಟಗೆಯ್ದೂ(ತಾಣಂ. ಗೈದು]ವೆನೆ ಚಕ್ರಂ” (ಕತುಂ. 63). 
“ಬಟ್ಟುಗೆಯ್ದ್ಹು' ಪರಾ. ಬಟ್ಟಗೈದು : “ಪಾಟುಂಬಳೆ, ಬಟ್ಟಗೈದು. ಈ 
೨ ಚಕ್ರಂ” (ಕಕಸಾ. ೪೭-೦೦); ತನ್ನಿಂ ತಾನೆ ಚೆತುರ್ಭುಜನಕ್ಕುಂ ಸಂಕಿನ 
ಬಟ್ಟಗೈದಿನ ಗಜೆಯ ತಾವರೆಯ ಸೊಬಗಿನ ಪೊರ್ದುಗೆಯಿನೆಸೆಗುಂ 
(ಉರ. ೭೪-೦೦). 
ಬಟ್ಟಗೈದುಗೈಯವ - ದುಂಡಗಿರಂವ ಆಯಂಧವನ್ನು ಹಿಡಿದಿರು 
ವವನು ; ಚಕ್ರಪಾಣಿ ; ವಿಷ್ಣು : “ಬಟ್ಟಗೈದುಗೈಯವನೆನಲ್ಕಿಂದಿರಾ 
ಪತಿಯ ನಾಮಂ” (ಕಶರೆ- ೭೨)- [ಬಟ್ಟ (<೬ ಬಟ್ಟಿತು) + ಕೆಯ್ದು) 
ಬಟ್ಟಗೈದು "ಬಟ್ಟಗೆಯಂನ್ನ' ನೋ. 
ಬಟ್ಟಗೊಡೆ (ನಾ). ಗುಂಡಗಿರುವ ಕೊಡೆ. - ಛತ್ರಿ: ಬಟ್ಟಗೆ ಡೆ 


ಚಂದ್ರಕಾಂತಿಯನಟನ್ಬಿಂಬರಿಗೊಳಿ (ಪಂಶಠಾ,. ೬-೪); ಒಗೆಯೆು ಕವಲ್ಲ 


ಕಾಸೆ ಪೊಸಜನ್ನಿವರಂ ಶಿಖಿ ಕೋವಣಂ ಕರಂಡಗೆ ಕಿಸುವೊನ್ನ ಬಟ್ಟ 
ಗೊಡೆ. . . ಬಗೆವುಗೆ ಬಂದನೆಂದು ಬಲಿಯಲ್ಲಿಗೆ ವಾಮನನಾಗಿ ಕಾಮದಂ 


(ಆರನೇ. ೬-೨೩) : ಎಸೆದುದು ಬಿಳಿಯ ಬಟ್ಟಗೊಡೆ ನಾರದನಾ (ಜಗ. 
00-00). [ಬಟ್ಟ (-ಆ ಬಟ್ಟಿತು) + ಕೊಡೆ] 

ಬಟ್ಟಚಕ್ರ (ನಾ). ೫ ಬಟ್ಟಗೆಯ್ದು: ಬಿಟ್ಟಿಳಾಸುರಕರ್ಮುವ ಶುಕ್ರದೇವರು 
ಕೊಟ್ಟ ವೈಷ್ಣವಮಂತ್ರದಿಂದೆ ಬಟ್ಟಚೆಕ್ರವ ಬಲಗೊಂಡು ಪ್ರಾರ್ಥಿಸಲಾಗಿ 
ತಟ್ಟನೆ ಪಥವ ಪಾಲಿಸಿತು (ಮೋಡತ. ೨೯-೩೩). 

[ಬಟ್ಟ (ಇ ಬಟ್ಟಿತು) + ಚಕ್ರ] 

ಬಟ್ಟಚ್ಚಿ (ನಾ). ಗಂಂಡಾಗಿರಂವ ಕಣ್ಣು : ಕೆಮ್ಮಾಸೆಯ ಪೊದರ್ದಲೆಯ 
ಬಟ್ಟಚ್ಚಿಯ ಕಟ್ಟುಅದ ಡಗೆಯ ಪೇರೊಡಲ ಗೋರರೂವಿನ ದಾನವಂ 
(ರಾಮಾಕೃ. ೦೦೦-೩೦)- [ಬಟ್ಟ (-ಬಟ್ಟಿತು) --ಅಚ್ಚಿ ] 

ಬಟ್ಟಜವ್ವನ (ನಾ). ದುಂಡಗಿರುವ ಮೊಲೆ ; ವೃತ್ತಸ್ತನ : ಬಟ್ಟಜವ್ವನ 
ದೆಡೆಗಳೊಳ್‌ ವಿಟರ ದಿಟ್ಟಿಗಳ್‌' ನಟ್ಟಂತೆ ನಿಲೆ (ತೆರಪಿ: 0೦-06) ; ಬಟ್ಟ 
ಜವ್ವನದ ಎಟ್ಟೋದರಿಯರಂ ಪೆಗಲೊಳ್‌ ಪೆಂಪಿಂ ತಳೆದು ತಳರ್ವ ವಿಪುಳ 
ವಿದ್ಮಾಧರರ್ಗೆ ಸಹಾಯವಾಗಿ , . - ಕಳುಪಲ" (೫ಜಕೀ. ೦-೦೩೩ ವ). 

[ಬಟ್ಟ (< ಬಟ್ಟೆ ತು) + ಜವನ] . 

ಬಟ್ಟಜವ್ವನೆ (ನಾ). ದುಂಡಗಿರುವ ಮೊಲೆಗಳನ್ನು ಹೊಂದಿದವಳು ; 
ವೃತ್ತಸ್ತನೆ : ಉಟ್ಟುದು ತೊಟ್ಟುದೆಲ್ಲವ ಮುಕ್ತಿಯೆಂದೆಂಬ ಬಟ್ಟ 
ಜವ್ವನೆಗೆ ವತ್ತೆಯನು ಅಟ್ಟಿ ನಿಂದಂತೆ ನಿರ್ಗ್ರಂಥಮಿರದೆಯಳವಟ್ಟುದು 
ತನ್ಮುನಿಪತಿಗೆ (ಶ್ರಳು8, 0-೩8) ; ಮುಟ್ಟದೊಡಸು ನಿಲ್ಲದೆನುತೊರ್ವ 
ತೊಲಗಿದು ಬಟ್ಟಜವ್ವನೆಯನಪ್ಪಿದನು (ಕೋಹಕ. 06-8೩); ಬಟ್ಟಜವ್ವನೆ 
ಯರಂತಿಂತಾದಳೆಂದು ಬಾಯ್ದಿಟ್ಟಿನ್ನು ನುಡಿಯಲದೇಕೆ (ಕರತ. ೦-೩೦). 

[ಬಟ್ಟಜವ್ವನ + - ಎ) 

ಬಟ್ಟತಲೆ(ನಾ). ಬೋಳುತಲೆ ; ಕೂದಲಿಲ್ಲದ ತಲೆ: ಬಟ್ಟತಲೆಯವ 
ನಾದರೆ ಹೆಡಿಗೆ ಹೊತ್ತಾನೇ ? (ಗಾರ). [ಬಟ್ಟ (<ಬಲ್‌ದು)  ತಲ್ಲೆ] 

ಬಟ್ಟದಲೆ (ನಾ). ಗುಂಡಗಿರುವ ತಲೆ : (ಮುಂಬಯಿ. ಕಿ. 5-೩೦). 

[ಬಟ್ಟ (<ಬಟ್ಟಿತು) 4 ತಲೆ] 

ಬಟ್ಟದುಜಿಂಬು (ನಾ). ಗುಂಡಗಿರುವ ತುರುಬು; ದುಂಡಾದ ಮುಡಿ : 

ಮಲ್ಲಿಗೆ ಮೊಲ್ಲೆ ಜಾಜಿ ಕೇತಕಿ ಮೊದಲಾದ ಕಂಸುಮಕುಲಮನಾಂತು 


ಮೆಅಕವ ಬಟ್ಟದುಟುಂಬಿನ ಬಸವರಾಜಂ (ಇರ. 3-೦6): 
(ಬಟ್ಟ (« ಬಟ್ಟಿತು) + ತೊಜುಂಬ್ಯ್ಕೂ] 
ಬಟ್ಟದೆನೆ (ನಾ). ವೃತ್ತಾಕಾರವಾದ ಕೋಟಿಯ ತೆನೆ: ವಳಿಕಿನ 


೬೨೦೧ 


ಬಟ್ಟಮುತ್ತು 


ಕೋಂಟಿ ಬಟ್ಟದೆನೆ ಬೇವಿನ ದಂಡೆ ನಭಕ್ಕೆ ಎತಾಜುವಟ್ಟಳೆ . . 
ಪ್ರರದೊ೪* ನಿರಂತರಂ (೧04. ೨೨೭೯); ಹೊಸ 
ದೆನೆಯೆ ರಂಜಿಸುವ ದಳಾವಳಿ (8ಯಕಾ- ೦-೩೨)- 

[ಬಟ್ಟ (ಎ ಬಟ್ಟೆತು) 4 ತೆನೈ) 
$ |ಬಟ್ಟದೊಡೆ (ನಾ). ದುಂಡಗಿರುವ ತೊಡೆ ; ಪುಷ್ಪವಾಗಿರುವ ತೊಡೆ : 
ಬಲ್ಬಲೆಯಂ ತೋಳ್ಲೀಳ್ಲನಗಲ್ಲುರದಂ ಬಟ್ಟದೊಡೆಯವಂ ಕೆಂಗಣ್ಣಂ 
- - ಓಲ್ಹೊಲಿಸುಗುಮೆಸೆವ ಬೀರಸಿರಿಯಂ ಧುರದೊಳ್‌ (ಕಾವ್ಮಾನೆ. ೨೩೬); 
ನಿನ್ನ ಬಟ್ಟದೊಡೆಗೆ ಬಾಳೆ ಬಹಿಷ್ಯಾರಂ ನಿನ್ನ ಕಿಟುದೆೊಡೆಗೆ ಕಾಮನ ದೊಣೆ 
ತೊಣೆಯಲ್ಲಂ (ನಂಬಿಕ- ೦೪-೦೮). [ಬಟ್ಟ( ಎ ಬಟ್ಟಿತು) 4 ತೊಡೆ,] 
10| ಬಟ್ಟದೊಡೆಯ (ನಾ). ದುಂಡಗಿರುವ ತೊಡೆಗಳುಳ್ಳವನಂ : ಅತ್ವಕ್ಕೆ- 
ಅಲರ್ಗಣ್ಣಂ, ಬಟ್ಟದೆ೧ಡೆಯೆಂ (ಕಮದ. ೦೮೬ ಶ್ರಯೋ). | 
[ಬಟ್ಟದೊಡೆ 4 _ ಅ] 
ಬಟ್ಟನೆ (ಅ). - ಬಟ್ಟಗೆ : ಪುಟ್ಟುವ ಗಾಳಿಯ ಬಟ್‌ಾಯನೆ ಬಟ್ಟನೆ ಸುಬ 
ಗೊಳೆ ಮರುದ್ವಿಮಾನಪ್ರಕರಂ ಶಿಟ್ಟನೆ ತಿರಿಯೆ ನಿಶಾಚರನಿಟ್ಟನದೊಂದುಗ್ರ 
ಗದೆಯಿನಸುರಾಂತಕನಂ (872. 0೨-೪೫) ; ತಿಟ್ಟನೆ ಬಟ್ಟನೆಯೆಂಬಿವ 
ಆಕೊಳ್‌ ಭ್ರಮಾರ್ಥಂ (ಕಮದ. ೩೦೭) : ಅಬಲೆಯ ಬಟ್ಟನೆಸೆವ ಬಲ್ಕೊ 
ಲೆಯೆಂಬೆರಡುಂ ಬೆಟ್ಟದ ತಪ್ಪಲ ನಡುವಣಿಲುಂಬಿನೊಳಡಗಿ 
ನೀಜನ ಬಗೆ . . . ನಡೆಯುಂತ್ತಿರೆ (ಯ ಕಾ. ಇ-೦೦)- 
ಬಟ್ಟನೆ ವರ್‌. ಬಟ್ಟನೆ ಬರ್‌ ಎ ಸುತ್ತುವರಿದು ಬರು. ತಿರುಗು, 
ಚರಿಸಂ : ಷೋಡಶಬುತ್ವಿಜರ್ಗಿತ್ತುದರ್ಕೆ ಬಾಯ್ವಿಟ್ಟಿರೆ ವಿಪ್ರಕೋಟಿ 
ಮಡಗಲ್ಕೆಡೆಯಿಲ್ಲದೆ ಪೊನ್ನ ರಾಶಿಯಂ ಬಟ್ಟನೆ ಬಂದು ಕಾಯೆ ಯವಮನಂ 
ದನನೇಂ ತೊದಳಿಲ್ಲದಿತ್ತನೋ (ಶಂಶಫಾ. ೬-೩೯) ; ಎನಿತಂ ಬೆದವೆದ ಬೆಂದ 

ಪಯ . . . ಎನಿತಂ ಭವಗಹನದೊಳಗೆ ಬಟ್ಟನೆ ಬರ್ಪಯ್‌ (ಈತ. ೨-೬೨): 

ಎರೆಯಂ ಕರ್ಚಿ ಬಲಕ್ಕೆ ಪೋಗೆ ಶುಭದಂ ಪೆಣ್ಯಾಗೆ ಮೇಣಂತದಂಬರದೊ೪$* 

ಬಟ್ಟನೆ ಬರ್ಪೊಡತ್ಕಧಿಕಲಾಭ೦ (ಊಕೋಶ.- 0೨-೨೦) : ಸುಲ್‌ದನೆಂದಂ 
ಸಂಚಲಿಸಿದನುಂ ಬಟ್ಟನೆವಂದನುಮಕ್ಕು೦ (ಶಮುರ- ನೆ. ೩೩ ಕತ್ತಿ) ; 
[ಬಟ್ಟ್ಮ( ಎ ಬಟ್ಟಿತಂ) + - ಅನ್ನೆ (ಎ - ಅನೆಯ್ಯ)] 

ಬಟ್ಟಿಬಯಲ್‌ *“ವಯಲ್‌ ' ಪರಾ. 

ಬಟ್ಟಬಯಲು " ವಯಲ್‌ ' ಪರಾ. 

ಬಟ್ಟಬಾಣ, ಭಟ್ಟಬಾಣ (ನಾ). (?) : ಅಭವನಿಂ ಕರಜಲರುಹಂಗಳು 
ಬಟ್ಟಬಾಣಂಗ೦ಂಕುರಿಸಿದವೊಲು ಪೃಥುಳೋನ್ನತಕರಾಂಬುಜಯುಗಂ ಚೆಲು 
ವಾಯಿತಯ್ಮಂಗೆ (ಸಪ. 469)- ಭಟ್ಟಿಬಾಣ : ಲಲಿತ ಕರಪಲ್ಲವಂಗಳ್‌ 
ಶೋಭಿಸಿದುವು . .. ಭಟ್ಟಬಾಣಂಗೀಶಪೂಜೆಯಂ ಘಳಿಲನೆಸಗಲ್‌ ಕರ 
ಯುಗಂ ಜನಿಸಿದಂತೆವೊಲ್‌ (ಆರಾಕ. ೨-೩-೦೪): 1?) 

5| ಬಟ್ಟಬೈಲು ' ವಯಂಲ್‌ ' ಪರಾ. 

ಬಟ್ಟಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ; ದುಂಡುಮಲ್ಲಿಗೆ : 
ಬಿಟ್ಟಿನಖಲಭೋಗವನೆಂಬ ವ್ರಶಿಕರ ತೊಟ್ಟೆಸಲೆಂದಾ ಮದನ ಮಿಟ್ಟಿ 
ಯಂಬುಗಳ ಮಾಡಿಸಿದಂತುಟಹವಲ್ಲಿ ಬಟ್ಟಮಲ್ಲಿಗೆಯ ಮೊಗ್ಗೆಗಳು 
(Sous: ೨-೯೪೦). [ಬಟ್ಟ್ಯ (-ಆಬಟ್ಟಿತು) ಮಲ್ಲಿಗೆ] 

ಬಟ್ಟಮುತ್ತು (ನಾ). ಗಂಂಡಗಿರುವ ಮಂತ್ತು ; ದಂಂಡಾದ ಮೌಕ್ತಿಕ: 
ಆ ದೇವಿ... ರಾಯನ ಮಕುಟಕಳವಟ್ಟು ಮೋದಿಸುವ ಬಟ್ಟ ಮುತ್ತಂ 
ದೊಗೆದ ಚಿಪ್ಪು ಬರಲಾದರಿಪುದೇಯೆಂಬ ಮಾಳ್ಳಿಯಿಂ ಸುಮ್ಮನಿರೆ 
ನೊಂದನಂತಾ ದಕ್ಷನಂ (ನಕ್ಕಿ ಪು. ೩-೨-೨3); ಬಟ್ಟಮಂತ್ತಿನ ಪದಕಹಾರನೆ 
ಬಾಹುಹಸ್ತಚತುಷ್ಟನೆ (ಫ್ರಕಂಡ. ೦-8-೨); ಬಟ್ಟಿಮುತ್ತಗಳು ಕೇವಣಿಸಿರ್ದ 
ಪಾರಿಯ ಪಟ್ಟಾವಳಿ ಚಲ್ಲಣವ ತೊಟ್ಟು (ರೋಹಠ- ೦೨-೪೩). 

(ಬಟ್ಟಿ (ಎ ಬಟ್ಟಿತು) -ಮುುತ್ವ್ವಾ) 


. ಮೆಜ್‌ಗುಂಂ 
ಹೊಂಗೊ:೦ಟೆಯ ಬಟ ಶಿ 


ಬಟ್ಟಮೊಗ 


ಬಟ್ಟಮೊಗ (ನಾ). ದುಂಡಾದ ಮುಖ: 
ಬಟ್ಟಮೊಗದ ಮೆಯ್ಲಿರಿಗಂಡು ಕಣುಬಿ ಕಠ್‌ೌಕಅೌಗಂದಿದನೊಯೆನಲ್‌ 
ಹರಿಣಾಂಕನುದರದ ಕಲಂಕಮೊಪ್ಪಿದುದು (ಶಡ್ಮಉ. 6-೬8); ನಗೆಮೊಗದ 
ವರಾ ಸಿರಿಮೊಗದವರು . . . ಬಟ್ಟಿ ಮೊಗದವರು ನಲ್ವಗೆವೆತ್ತು ನಡೆದರೊಗ್ಗಿ 
ನಲಿ (ನೋಡಕ- ೨9-೦೩) ಬಟ್ಟಮೊಗಕ್ಕೆ ಕಟ್ಟಿದಿರೊಳೆಸೆವ ಬಟ್ಟವೆಟ್‌ ಯ 
ದಿಟ್ಟಿತಾಗದಂತೆ ಮಲಕ್‌ಗೆಯ್ದು (ರಾಶಕೇ. ೪-೦೪). 
[ಬಟ್ಟ (<ಎಬಟ್ಟಿತು) 4 ಮೊಗ] 
ಬಟ್ಟಮೊಲೆ, ಬಟುಮೊಲೆ (ನಾ). ದುಂಡಾಗಿರಂವ ಕುಚ ; ವ್ಹತ್ತಸ್ತನ : 
ಬಟ್ಟಮೊಲೆಯಂತೆ ಕೊರಲೊಳ್‌ ಕಟ್ಟಿಕ್ಕಲ್‌ ನರಕಕೂಪದೊಳ್‌ ಮಂಟುಗ 
ಲೊಡಂ ಬಟ್ಟೊಡನೆ ಸಗ್ಗವೇಜುವ ಬೆಟ್ಟಲ್ಲವೆಯೊಲ್ಲದಿರ್ದೊಡನ್ಮಾಂಗ 
ನೆಯಂ (6ಉನ- 09-000); ಬೆಟ್ಟಿತಪ್ಪ ಬಟ್ಟಮೊಲೆಯಿಟ್ಟೆಡೆಯೊಳ್‌ 
ತೊಟ್ಟನೆ ಸಿಲ್ಕಿದ ಕಣ್‌ (ಕಲ್ಮಿ. ೬೪). ಬಟುಮೊಲೆ : ಚಟುಲ 
ಕಾಮೋದ್ದೀಪನದಿಂದೆ ಕಡುಧೂರ್ತವಟುಗಳು ರಿಸಿಕುವರಿಯರ ಬಟು 
ಮೊಲೆಗಳ ಕೈದುಡುಕಿದುದು (ನೋಹಕ. ೭-೦೩). 
[ ಬಟ್ಟ ( « ಬಟ್ಟಿತು) + ಮೊಲ್ಮೆ | 

ಬಟ್ಟಲ್‌, ಬಟ್ಟಲು (ನಾ). ೧. ಗಂಂಡಗಿರುವ ಸಣ್ಣ ಪಾತ್ರೆ; 
ಕಟೋರ : ಪಿರಿದೊಂದು ಕಾಜಿನ ಬಟ್ಟಲೊಳ್‌ ಕಮ್ಮಿತಪ್ಪ ನೀರಂ ತೀವಿ 
ಚಂದ್ರಬಿಂಬಮಂ ನೀರೊಳ್‌ ಕಾಣ್ಬಂತಿರೆ ಮಾಡಿ (ವಡ್ಮಾರಾ- ೦೮೬-೦೬) ; 
ಸೋರೆಯ ಬಟ್ಟಲಂ ನಂಬಿ ಕಂಚಿನ ಬಟ್ಟಲನೊಡೆವ ಗೊರವನುಮಂ 
(ರರ್ನೂಕ್ಕು - 6-೩0); ವಾರುಣಿ ಕಳ್ಳನೀಂಟಿ ಮಣಕದಿಕ್ಕಿದ ಬಟ್ಟಲೊ . . . 
ಪೇಟಕಿನಲೈ ನೀಹಾರಮಯೂಖಮಂಡಲಮದೇನೆಸೆದಿರ್ದುದೊ ಪಶ್ಚಿಮಾದ್ರಿ 
ಯೊಳ್‌ (0605. ೩-೩). ಬಟ್ಟಲು: ೧. ಕರಿದಂ ಬಿಳಿದಂ ಬಳಿದಂ 
ಕರಿದಾಗಿರೆ ಮಾಟ ಪೋಪ ಬಟ್ಟಲುಗಳನಂಬರದೊಳ್ನಿಲಿವ-. . . 
ಜಾಲಿಗರೆಕ್ಕುಂ (4ಕುಶ- ೦೨-೦೪). ೨. ತಟ್ಟೆ ು; ತಳಿಗೆ: 
ಬಟ್ಟಲು ಬೇಲ್‌ ಕಂಚಲ್ಲ ನೋಡುವ ದರ್ಪಣ ಬೇಜ್‌ 
(€5ನ- 6೩೦) ; ಹೊನ್ನ ಬಟ್ಟಲೊಳಾತಗಳಿಗೊಲಿದಿತ್ತನೈ ಕರ್ಪುರದ 
ವೀಳೆಯವ (ಕುನ್ಮಾರ್ರೋ.- ೪-೨೦) ; ಜಯರಾಮು ಮನೆ ಸೇರಿದಾಗ ಅವನ 
ತಂದೆ ಊಟಕ್ಕೆ ಕುಳಿತುಕೊಂಡಿದ್ದರು ... ತಾಯಿ, ಮಗನಿಗೂ 
ಬಟ್ಟಲಿಟ್ಟಳು (ಕಂಗಠ- ೦೩೭), ೩. ವಂಂಡಿಯ ಚಿಪ್ಸು: ಬಟ್ಟಲು 
ಕಟಲ್ಲ ಮೊಣಕಾಲ್ಗಳುಂ ಮೊಟ್ಟನೆ ಮುದ ನಿಟ್ಟೆಲುಗಳುಂ . . - 
ಕುಣಿದಾಡುವ ಮರುಳ್ಗಳುಂ ಮಹಾಭಯಂಕರಮಾಗೆ (ಮಹಾಠತೇ.0೨-೫೪ ವ). 

ಬಟ್ಟಲಗಣ್ಣು, ಬಟ್ಟಲ ಕಣ್ಣು ಇ ಬಟ್ಟಲುಗಣ್ಣು : ಮುಟ್ಟು ಮೈಲಿಗೆ 
ಇಲ್ಲ ಬಟ್ಟಲಗಣ್ಣಿನ ದಿಟಯೋಗಿ ತಾ ಮಲಗಿಹನು (ಸದೃಢ. ೩-೪) ; 
ಕಟ್ಟಾಣಿ ಕಟ್ಟ್ಟಾಳ ಕಟ್ಟೇ ಮ್ಯಾಲೆ ನಿಂತಾಳ ಬಟ್ಟಲ ಕಣ್ಣ ತಿರಂವ್ಮಾಳ 
(ತಡೆರಾ- 11, 008೨). 'ಟ್ಟಲ ತಂಬುಲ ವಾ ಗೌರವಾರ್ಥವಾಗಿ ತಟ್ಟೆ 
ಯಲ್ಲಿ ಕೊಡಂಪ ವೀಳೆಯ ; ಬಟ್ಟಲ ತಂಬುಲಂಬಡೆವ(0)ನ್ಹೀ 
ಮರ್ಯ್ಯಾದೆಯೆಲ್ಲ(೦) ಮಾಯ್ತ ವರ್ಮರಸರ ಮಾಡಿಸಿದೆರಡುನ್ಹೇಗುಲಂ 
{ave 72-1, ೬೬-೩೩ : 902). 

[ದೇ. ॥ ತಮಿ. ವಟ್ಟಿಲ್‌ ; ಮಲ, ವಟ್ಟ ; 
ಬಟ್ಟೊಳು ; ಕೊಡ. ಬಟ್ಟ ; ಕೆಲು. ಬಟ್ಟೆ] 
ಬಟ್ಟಲು " ಬಟ್ಟಲ್‌ ' ನೋ. 
ಬಟ್ಟಲುಗಣ್ಣು (ನಾ). ಗುಂಡಗಿರಂವ ಕಣ್ಣು : ಕಟ್ಟಾಣಿ ಕಟ್ಕ್ಯಾಳು 
ಕಟ್ಟಿ ಮೇಕೆ ನಿಂತಾಳು ಬಟ ಿಲುಗಣ್ಮೂ ತಿರುವ್ಮಾಳು (ಜೆಮುಠ. ೦೦). 

[ ಬಟ್ಟಲು («ಎ ಬಟ್ಟಲ್‌) 4 ಕಣ್ಮು (ಕಣ) 
ಬಟ್ಟವ೦ಜರ (ನಾ). ಗುಂಡಗಿರೂವ ಪಂಜರ ; ದುಂಡಾದ ಪಂಜರ ; 
ರತಿದೇವಿಯ ಕೇಳಿಗಿಟ್ಟ ನುಣ್ಬಳುಕೆನ ಬಟ್ಟವಂಜರದ ಕೋಗಿಲೆಯಂ 


ಕರಮೆ ತತ್ತುರನಾರಿಯರ 


15 


ತುಳು, ಬಟ್ಟಲ್‌, 


«8 


೬೨೦೨ 


ಬಟ್ಟಳೆ 


ಗೆಲೆವಂದುದಿಂದುಮಂಡಳದ ಕಳಂಕಲೇಖೆಯಮರೇಂದ್ರವಧೂಮುಖಪತ್ರ 
ವಿಭ್ರಮಂ (ಉರ. ೨-೦೦). [ ಬಟ್ಟ (ಆ ಬಟ್ಟೆತಂ) 4 ಪಂಜರ, ] 
ಬಟ್ಟವಕ್ಕಿ (ನಾ). ಚಕ್ರವಾಕಪಕ್ಷಿ: ಬಟ್ಟವಕ್ಕಿಗಳಂಚಿ ಕೊಂಚೆ ಸಂಚರಿಸಿ 
ಬೊಬ್ಬಿಟ್ಟುದ ಕೇಳಿ ತಾಪಸರು ಕೆಟ್ಟರು (ಹೋಹ: ೬-೦೮). 
[ ಬಟ್ಟ (<ಬಟ್ಟಿತು) 4 ಪಕ್ಕಿ ) 
ಬಟ್ಟವಟ್ಟು. ಬಟ್ಟ ಸಿ ವಮೊಟ್ಟು (ನಾ). ಗುಂಡಾದ ಬಟ್ಟ. ತಿಲಕ : 
ಮಿಸುಪ ಬಯ್ತಲಿಗಳಿಂ ಹ್ರಸ್ವಕೇಶಂಗಳಿಂ ನಿಸದಮಾ ಗುಲೃಲಂಬಿತ ಚೇಲ 
ನಿಕರದಿಂದೆಸೆದಿರ್ಪ ಬಟ್ಟವಟ್ಟೂಗಳಿಂದೆ .. . ಎಸೆಯುತ್ತಿರಲ್‌ (ಉಕ. 
2-೬-0): ಬಟ್ಟವೊಟ್ಟು : ಪುರಾಣೋಕ್ತಿ . . . ಅರಸುಗಳ್ಳಂ ವೈಶ್ಯತತಿಗ 
ಮಶಿಶಯವಮಾಾಗಿ ಸುರುಚಿರವಿಭೂತಿಯಿಂದಂ ಬಟ್ಟವೊಟ್ಟೆಂದು ನಿರವಿಕುಂ 
(೮0 ಕ- ೦-೨-೦೩). [ಬಟ್ಟ ( ಆ ಬಟ್ಟಿತು) + ಬಟ್ಟು] 
ಬಟ್ಟವಡೆ (ಕ್ರಿ). ದಂಂಡಾಗಿರು ; ವೃತ್ನತೆಯನ್ನು ಹೊಂದಿರು: 
ಬಟ್ಟವಡೆದ ರತ್ನಪವಳಮುತ್ತುಗಳ ಮೇಲೃಟ್ಟು ಕಣ್ಮನಕೆ ರಂಜಿಸಿತು 
(ಮೋಷಶ. ೨೬-೦೪). ಬಟ್ಟ (-ಆ ಬಟ್ಟು) + ಪಡೆ] 
ಬಟ್ಟವನಿ (ನಾ). ಗುಂಡಗಿರುವ ಹನಿ; ದುಂಡಾದ ತೊಟ್ಟು: 
ವನಜದಳಗಳಲ್ಲಿ ನಿಂದಮೃತದ ಬಟ್ಟವನಿಗಳೊ ಬಟ್ಟಮುುತ್ತುಗಳೂ . 
ಎಂಬಂತೆ ಜನಪಗಕ್ಷರ ತೋಲುತಿಹುವು (ಠರಕ- ೧೮-೦೯). 
[ ಬಟ್ಟಿ (--ಬಟ್ಟಿತು) 4 ಮ್ಮಾ] 
ಬಟ್ಟವಾಲು (ನಾ). ಕಾಸಿ ಗಟ್ಟಿಯಾದ ಹಾಲು: ಕಾದಿಳಿಪಿಯಾಜ್‌ದ 
ಬಟ್ಟವಾಲಿನಂತೆ . . . ಅತಿರುಚಿಯ ಪಡೆದುದು (ಸೂಶಕಾ.೦-೭): ಬಟ್ಟ 
ವಾಲನು ಚಿಲುಪಾಲನು . . . ತನಿವಾಲ ಬಟ್ಟಜವ್ವನೆಯೆಡೆವನಾಡಿದಳರಸಗೆ 
ಬಟ್ಟಲು ಬಟ್ಟಲು ತುಂಬಿ (66. ೦೦-೩೪) ; ಚೆಲುಪಾಲು ತಂಬಾಲು 
ಕೆನೆವೆರಸಿದ ಪಾಲು ಸುಲಲಿತ ಬಟ್ಟವಾಲುಗಳ . .. ಲಲನೆಯರುಣ 
ಬಡಿಸಿದರು (ಕಂಠಂ. 6-60). `ಬಟ್ಟಳೆ' ಪರಾ. 
[ ಬಟ್ಟ , 4 ಪಾಲ್ಕು (ಎಪಾಲ್‌,)] 
ಬಟ್ಟವಾವುಗೆ (ನಾ). (ಮುಂಭಾಗದಲ್ಲಿ) ಗಂಂಡಗಿರಂವ ಹಾವುಗೆ ; 
ದಂಂಡಾದ ಪಾದಂಕೆ : ಶೈಲಪದ್ಮದ ಬಟ್ಟವಾವುಗೆಗಳನು ಪೊಂಬಾಳೆಯ 
ನಿಡುಚವರಗಳಾ ಲೀಲೆಗಾತಿಯರೊಯ್ವುತಿರೆ (ರತ. ೪೭-೪೩). 
[ ಬಟ್ಟಿ (-ಆಬಟ್ಟೆತು) 4 ಪಾವುಗೆ] 
ಬಟ್ಟವುತ್ತ (ನಾ). (?) : ಕಮ್ಮುಅನಂಬು ಕಮ್ಮಟಂಗೆಂಬಂತೆ ಬಟ್ಟವುತ್ತರೆ 
ಬಾಳಂತೆ ತನ್ನ ಕೊಂಬೆ ತನಗೆ ಘಾತಕಮಾಗೆ (6೮೯ನೇ: 6-68 ವ)- [?] 
ಬಟ್ಟವೆಜಿಕ (ನಾ). ಗುಂಡಗಿರುವ ಚಂದ್ರ; ಪೂರ್ಣಚಂದ್ರ ; 
ಹುಣ್ಣಿಮೆಚಂದ್ರ : ಬಟ್ಟುವೆಅ್‌ಯಂತೆ ಮೊಗ . . . ಭೂಪಾಲಕನ 
ಪಟ್ಟದಾನೆಯ ಕುಂಭದಂತೆ ಜಘನಂ ಸೊಂಪುವೆಟ್ಟಿರ್ದ ವಾರನಾರಿಯರು 
ನಡೆತಂದರು (ಸೌಂದಘು. ೭೩-೩೨) ; ಬಟ್ಟವೆಜ್‌ಯ ಬೆಳ್ಮಿಂಗಳ ಹೊಂದಾವರೆ 
ವಟ್ಟಲೊಳ್‌ ಸೋದಿಪರುಂಟೇ (ಫೋಹತ. 0-೫9) ; ಬಟ್ಟಮೊಗಕ್ಕೆ 
ಕಟ್ಟೆದಿರೊಳೆಸೆವ. ಬಟ್ಟವೆಅಕಿಯ ದಿಟ್ಟಿ ತಾಗದಂತೆ ಮಲಕಿಗೆಯ್ದು 
(ರಾಜಶೇ- 9-09 ವ). [ಬಟ್ಟ (ಎಬಟ್ಟಿತು) + ಪೆಟ್‌) 
ಬಟ್ಟವೊಟ್ಟು 'ಬಟ್ಟವಟ್ಟು' ನೋ. 
ಬಟ್ಟಸಾಣೆ (ನಾ). ಗುಂಡಗಿರುವ ಸಾಣೆಕಲ್ಲಂ : ಚಂದ್ರಮಂಡಲಮೆಸೆ 
ದುದು ಕಿಸುಗಲ್ಲ ಬಟ್ಟಸಾಣೆಯ ಪಾಂಗಿ೦ (ರನುಸ್ಮ- ೩-೩೪). 
[ಬಟ್ಟ (ಎಬಿಟ್ಟಿತಂ) + ಸಾಣೆ] 
ಬಟ್ಟಳೆ (ನಾ). ಗಟ್ಟಿಮಜ್ಜಿಗೆ : ಇಟ್ಟು ನೆವಸಪ್ತಾರ್ಚಿಗೇಹದಗ್ರದಿ ನಿವಿರ್ದು 
ಬಟ್ಟಳೆಯ ಕಾಸುತಂ ಕ್ಷಾರಪ್ರಮಾಣದಿಂ ಪಿಟ್ಟನಿತ ಕೈಗೊಳಿಸಿ ಜೀರಗೆ 
ಮರೀಚಮಂ ದಟ್ಟಮಾಗರದೆಅವುತ ಚಟ್ಟೆಯೊಳು ಫೃತವಿಂಗು ಪಯ 
ಫೇನಮಂ ನೀಡಿ (ಉಗಪು. €-೨೪)- (ಬಟ್ಟ 4+ ಅಳ್ಯೆ) 


ಬಟ್ಟ ಜಿಕೆ 


ಬಟ್ಟಿ (ನಾ). ಹಾಸುಗಲ್ಲು ; ಚಪ್ಪಟೆಯಾದ ಕಲ್ಲು : ಶಿಲಾಪಟ್ಟಕ : 
ಸಸಿಗಲ್ಲ ಬಟ್ಟಟ್‌ಗಳ  ಮೇಲೆರಳೆಗಳು ನಸುನಿದ್ರೆಯಿಂದೊಣಿಗಿರಲು 
(ಕುರಾತಾಂ.9-0೬) - "ಪಟ್ಟಣ್‌ ` ಪರಾ. [ಬಟ್ಟ್ಯ (« ಪಡು,) 4 ಅಜ್‌] 

ಬಟ್ಟಾಡಿಸು (ಕ್ರಿ). ಹನಿಸು; ಸುರಿಸು: ಮಗಳಂ ಮುದ್ದಾಡಿಸದೆ 
ಕಣ್ಣ ನೀರಂ ಬಟ್ಟಾ [ಕಾಕಾ - ಬೀಜಾ]ಡಿಸುವುವುಂ (0ನ ೭-೩೯ ವ)- 

[ಬಟ್ಟು 4+ ಆಡಿಸು] 

ಬಟ್ಟಾಡು. ಬೊಟ್ಟಾಡು (ಕ್ರಿ). ೧. ದುಂಡಗಿರುವ ವಸ್ತುಗಳಾದ 
ಚೆಂಡು. ಗೋಲಿ. ಬಚ್ಚ ಮೊದಲಾದಂವುಗಳಿಂದ ಆಡು; 
ಚೆಂಡಾಟ... ಗೋಲಿಯಾಟ ಮೊದಲಾದುವುಗಳನ್ನು ಆಡು: 
ತನ್ನೋರಗೆಗಳಪ್ಪ ಪಲಂಬರ್‌ ಮಾಣಿಗಳ್ಳೆರಸು ಪೊಜವೊಟಲೊಳ್‌ ಬಟ್ಟಾಡು 
ತ್ತಿರೆ (ಆಣ್ಣಾ. ೭೩-೨೨): ವಟ್ಟಂದೆತತ್ತಿದು ಬೆಳ್ಳಿಯ ಬೆಟ್ಟಂ ಬಿಣ್ಣಿಂಗೆನಿಪ್ಪ 
ಕೋಟಿಕಶಿಲೆಯಂ ಬಟ್ಟಾಡಿದ ಬಾಹಾಬಳವಎಟ್ಟಳವೆಂಟನೆಯ ಕೇಶವಂಗಿದಿ 
ರುಂಟೇ (10ಕಾನಾ- ೦೨-೩೦); ಹೇಮಾಚಳಮಂ ಬಟ್ಟಾಡುವೀಶಪ್ರಮಧ 
ಸಮಿತಿ ಬಂದತ್ತು ಸಂರಂಭದಿಂದಂ (8ಗ೩. 06-00). ವಿ. (ಕಣ್ಣೀರು) 
ತೊಟ್ಟೆಕ್ಕು ; ಹನಿ: ಇಟ್ಟ ಮಂಸುಕಿದ ಸುಯ್‌ ನಯನದೊಳು 
ಹೊಳೆಹೊಳೆದು ಬಟ್ಟಾಡುವುದಕ (ಹೆಕಳಾ- ಠಂ ೨೦೪) ; ಸುಬ್‌ಗೆ೧ಂಡೇಟ್ವ 
ಮುದಶ್ರು ಪಕ್ಷಪುಟದೊಳ್‌ ಬಟ್ಟಾಡೆ (ಅಶೂಳ್ಞ. 3-83) ; ಗಜಹಯಂಗಳ 
ಕಣ್ಣೊಳು ಬಟ್ಟಾಡಿದುವು ಕಂಬನಿಗಳು (ತಂಪು. ೩8-06). ಬೊಟ್ಟಾಡು: 
೨. ಏಣಾಂಕನಿಭವದನೆಯರು . . . ದಿಟ್ಟಿಗಳೊಳಗಶ್ರುಸಣ ಬೊಟ್ಟಾಡಲು 
ತೊಟ್ಟನೆ ಬಿಳ್ಜಳಲಿದರೆ (ಶ್ರೀಶಾಲ- ೬-೩). [ಬಟ್ಟು -ಆಡ್ಮು] 

ಬಟ್ಟಾಣಿ “ಬಟಾಣಿ” ನೋ. 

ಬಟ್ಟಾನೆ (ನಾ. (?) : ಮೇಲ್ಮಾಯ್ಡ ಸಿಂಗಂಗಳೆಲ್ಲಮಾದಿಯ ಪಂದಿಯಂ 
ವೇದ ಗ್ರಾಮಸಿಂಹಂಗಳಂತಿರ್ದುವು ಪೆಳಅ ಬೆಂಗುಡುವ ಬಟ್ಟಾ 
[3ಾಕಾಂ- ಟ್ರ] ನೆಗಳಿಂ ಮಣಿಯೇಅಂಂದಿಅಾದೆತ್ತಿದಲ್ಲಿ ಮದದ ಮಸಿಯುಂ 
ಮಳೀಮಸಮಾದ ಮುಸುಂಟು ಮುಸುವಿನ ಮುಸುಂಬಿನಂತೆ ಕಡಲಂ 
ಕಟ್ಟಲೆಂದು ಬೆಟ್ಟಿಮಂ ಕಿಟತ್ತಿದ ಸುಗ್ರೀವನಂತಿರ್ದುದು 
(9ರ್ಧರೇ- 8-004 ನ). (21 

ಬಟ್ಟಿ (ನಾ). ೧. ಹೊಟ್ಟೆ ; ಉದರ ; ಬಸಿರು: ಬಟ್ಟಿಯೊಡೆ 
ವಂತೊಜಲುವವರು ನಗುತಂ ನಲಿವು ಹುಟ್ಟಿಯಾನಂದಮಯರಾಗೆಲ್ಲರುಂ 

ಹರಸುತ್ತಿರ್ದರು (ಸಿದರಾ- ೪-೨೬) ; ಮೊಗರಸ ರಾಗವೇಆ್‌ 
ನೊಸಲಚ್ಛತರಂ ಪೂರೆಯೇಜ*ೆ ಗಾತ್ರದಿಂದೊಗೆದು ಮುದಶ್ರು ಜಾಜ್‌ 
ತೆಳುವಟ್ಟಿ (ಟಿ ಡೈ] ಯೊಳೊಯ್ಯನೆ ಸೂಲೆದೋಅಲ್‌ (ಕಾವ್ಮಸಾ. ೩೩೯). 
೨. ಒಂದಂ ಬಗೆಯ ಹೊಟ್ಟೆಯ ರೋಗ ; ಅಂಡವಾಯು : 
“ಬಟ್ಟಿಕಟೂ' , 'ಜಟ್ಟಿಬೀಳು' ಪರಾ. 

(ದೇ. ॥8 ಮಲ. ವಟ್ಟಿ; ತುಳು. ಕೊಡ. ಬಟ್ಟಿ] 

ಬಟ್ಟೆ. ಭಟ್ಟಿ, (ನಾ). ಧಾನ್ಯಗಳನ್ನೂ ಅಳೆಯಂವ ಒಂದು ಅಳತೆ, - 
ಪರಿವಷಾಣ : ಅದನ್ನು ವಾರಕ್ಕೆ ಮಾಡುತ್ತಿದ್ದವರು ಎಲ್ಲಾ ಕಳೆದು 
ವರ್ಷಕ್ಕೆ ನಾಲ್ಕು ಬಟ್ಟಿ ಬತ್ತ ಕೊಡುತ್ತಿದ್ದರು (ಮಷಳೂ. ೭) ; ಒಂದು 
ಎರಡು ಮೂರು ಎಂಬಾಗ ಸಾವಿರ ಬಟ್ಟಿ ಭೂಮಿಯನ್ನು ನಟ್ಟೂ 
ಆಯಿತು (ಕಾಠಗೀ- 99)- ಭಟ್ಟಿ, : ನಮ್ಮ ಸೀಮೆಯಿಂದ ಏಳು ಸಾವಿರ 
ಭಟ್ಟಿ ಅಕ್ಕಿಯನ್ನು ಮೂರು ತಿಂಗಳ ಒಳಗೆ . . . ಜಮಾಯಿಸಿ ಕೊಟ್ಟೇವು 
(ರಾಶೇಂದ್ರ- 0೨೪). 
[ದೇ। 8 ತಮಿ. ವಟ್ಟಿ; 

ಬಟ್ಟೆ, 'ಭಟ್ಟಿ,' ನೋ. 

ಬಟ್ಟ (ನಾ). (?) : ' ಬಾವಿಯ ಕೇರ(ಅ) ನಿಟ್ಟಗೆಯ್ಮೇಯ) ಕಟ್ಟಿಸು 
ಸುಣ್ಣಮನಿಕ್ಕು ಕಲ್ಲೊಳಾ ಖಾವೆಡೆಗಳೊಳ್ಳದಂತಿರಿಸು ಕಟ್ಟುಗ್ನೇಗು) ಕಚ್ಚ 


ಕೊಡ. ಬಟ್ಟಿ - ಎಂಬತ್ತು ಸೇರಿನ ಅಳತೆ ] 


೬೨೦೩ 


15 


35 


30 


ಬಟ್ಟಿ ತು 


ನೊಳಿಕ್ಕು ಮತ್ತವಾ ಬಾವಿಯ ಬಟ್ಟೆ ನೀಳ್ವಗುಅ? ಕಲ್ಲಳನೊಳ್ಳಿತನಿಕ್ಕಿ 
ಮತ್ತೆ ನೀಂ ಬಾವಿಯ ಸುತ್ತಲುಂ(ವಂಂಂ) ಮದಿಲನಿಕ್ಕಿಸು ವಾಡಿಸು 
ನೀ(ಧಿ)ರ ಭಾಗ(ರ)ಕಂ (ಜಟ್ಲನು. 00-೬೧). [7] 

ಬಟ್ಟೆ (ನಾ). (?) : “ ಬಟ್ಟಿಯದು ಸಡ್ಡೆಯಕ್ಕುಂ (2೫ಕಾ. ವೊಟ್ಟಿಲದು 
ಪಟ್ಟೆಯಕ್ಕೂ]” (ಮುಂಗರಾ- ೧೦೨-೩) - (?) 

ಬಟ್ಟಿಕಟ್ಟು (ಕ್ರಿ). (ಬಾಧೆಯುಂಟು ಮಾಡುವ) ಹೊಟ್ಟೆಯೊಳಗಿನ 
ವಾಯುವನ್ನು ನಿಲ್ಲಿಸು ; ಅಂಡವಾಯುವನ್ನು ತಡೆ : ಬಟ್ಟಿ ಬಿದ್ದು 
ಬಹಳ ತೊಂದರೆಯಾಗಿದೆ, ಬಟ್ಟಿಕಟ್ಟಬೇಕು (ರೂಢಿ). [ಬಟ್ಟಿ *ಕಟ್ಟುೂ,] 

ಬಟ್ಟೆಗೆ (ನಾ). ಬಣ್ಣ ಬಳಿಯುವ ಕುಂಚ : ಕೂಡ ಬಟ್ಟಿಗೆಯನ್‌ ತಿಟ್ಟ 
ವಿಡಲ್ಕಿದೇನ್ನೆರೆದನೇ (ಎಳ. ೪. ಅರಳ: €-6; 3079); ಮದನನೆ ಬಟ್ಟೆಗೆ 
ಯೊಳ್‌ ತಿಟ್ಟಿವಿಟ್ಟಿವೊಲ್‌ ನೃಪನೆಸೆದಂ (ಶು ತು: 6-0೨೬) ; ಪಳಿಕಿನೆ 
ಪಲಗೆಯುಮಂ ಬಣ್ಣವಣ್ಣಿಗೆಯ ಬಟ್ಟಿಗೆಗಳಂ ತಾನೆ ತಂದು ಕೊಟ್ಟು 
(ಲೀಕಾವ. ೭-66 ವ). [ «ಸಂ. ವರ್ತಿಕಾ./ತಮಿ. ವಟ್ಟಿಕ್ಕೆ] 

ಬಟ್ಟಿಗೆವಲಗೆ (ನಾ). ಚಿತ್ರವನ್ನು ರಚಿಸುವ ಹಲಗೆ,-ಫಲಕ : ಬರೆಯ 
ಲೆಂದು ಬಟ್ಟಿಗೆವಲಗೆಯಂ ತರಿಸಿ ತಿಟ್ಟವಿಟ್ಮು ಬರೆವನ್ನೆಗಂ (ಇಂತು. 
೪-೬೩೩ ನ); ಶರತ್ಕಾಲದ ಜಳಧರಮಂ ಕಂಡದಜ ದೊರೆಯ ಚೈತ್ಕಾಲಯಮಂ 
ಮಾಡಿಸುವೆನೆಂದು ಬಟ್ಟಿಗೆವಲಗೆಯೆಂ ತರಿಸಿತದಾಕಾರಮಂ ಬರೆಯೆ 
(ಕಾಫುಂಪು- ೨೩); ಬಟ್ಟೆಗೆವಲಗೆಯೊಳಾಗಳೆ ದಿಟ್ಟಿಗೆ ನೇರ್ವಟ್ಟು ತೋಜಕ 
ನೆಟ್ಟನೆ ಭೂಪಂ ತಿಟ್ಟಿವಂಡಲ್‌ (ಶಕ್ಷಣ. 9-೬೩). [ಬಟ್ಟೆಗೆ .- ಪಲಗೆ] 

ಬಟ್ಟಿಜಾರು (ಕ್ರಿ). - ಬಟ್ಟಿಬೀಳು: ಬಟ್ಟಿಡಾರಿ ಬಹಳ ತೊಂದರೆ 
` ಯಾಗಿದೆ (ಕಟಿ): [ಬಟ್ಟಿ *-ಜಾರ್ಕು. (ಆಜಾಜ್ಕು)) 

ಬಟ್ಟಿಡು, ಬೊಟ್ಟಿಡು (ಕ್ರಿ). ೧. ಕಸ್ತೂರಿ, ಚಂದನ, ಕುಂಕುಮ 
ಮೊದಲಾದುವುಗಳಿಂದ ಹಣೆಯ ಮೇಲೆ ಗುಂಡಾದ ಗುರುತನ್ನು 
ಇಡು.-ತಿಲಕವಿಡು: ದಿಟ್ಟಿ ಹತ್ತೀತೆಂದು ಬಟ್ಟೀಡತಿದ್ದೆ ಭೂತದ. 
ಹಣೆಮೇಲೆ  ಸುಟ್ಟುಹೋಗಲೆಂದು  ಕೆಟ್ಟಗಣ್ಣು (೩ರ್ಮಫು- ೪-೪). 
೨: (ಕಣ್ಣೀರು) ತೊಟ್ಟಿಕ್ಕು; ಹನಿ : ಬಟ್ಟಿಡುವಾನಂದಾಶ್ರುವಿನೆೊಳ 
ಗಂದ ತೊಟ್ಟನೆ ಸಖಿಯ ಕೇಳಿದಳು (ಕಂತಿ. ೯-೦೦೦). ಬೊಟ್ಟಿಡು : 
೧. ಕಳ್ಳೊಳ* ಬೊಟ್ಟನಿಟ್ಟುಕೊಂಡು ಕೆಲದರ್ಗೆಲ್ಲಂ ಬೊಟ್ಟಿಟ್ಟು (ಕತಾ. 
೪-೪೭ ರ) ; ಪಟ್ಟಮಂ ನೆರೆದು ಕಟ್ಟಿ ಬೊಟ್ಟಿಟ್ಟರ್‌ . . , ಆತನಾ ಎನವ್ರು, 
ನಿಟಿಲಾಗ್ರದೊಳ" (6ಕಂತ್ರಿ- ೪-86). ೩. ಹಣೆಖಂ ಮೋಲೆ ತಿಲಕವಿಟ್ಟು 
ಕೊಳು ್ರ ರೋಷವ ಹಿಡಿದರೀಗಳೆ ಸುಟ್ಟು ಬೊಟ್ಟಿಡುವನು ಜಗತ್ರೆಯವ 
(ಕುರ್ಮಾ. ೦೬-೦೬); ಬೆಟ್ಟ ಕರ್ಪುರವುರಿದು  ಬೊಟ್ಟಿಡಲು ಬೂದಿಲ್ಲ 
(ಸರಾ - ೦೦೦), [ಬಟ್ಟು + ಇಡು] 

ಬಟ್ಟಿತು. ಬಟ್ಟಿತ್ತು (ನಾ). ೧. ಗುಂಡಗಿರುಷುದು; ದುಂಡಾದುದಂ; 
ವರ್ತುಲಾಕಾರವಾದುದು : “ಸೊನ್ನಲಿಗೆಯಿನೆ ಬಟ್ಟಿತಕನ್ಮ” (ಕಳ್ಳ .೪೬); 
ತುಣುಗೆಮೆ ನೀಳ್ಮ ಪುರ್ವ ನಿಡುಗಣ" ಪೊಲಕ್‌ಯಲ್ಲದೆ ಬಟ್ಟಿತಪ್ಪ 
ಬಾಯ್ದೆ ಅಕಿ (ತಂಶಳಾ. ೦-೦೦೪) ; ಲಿನಿಲಹತಿಯಿಂದಂಬರಕೆ ನೆಗೆದ ವನಧಿ 
ಮಧ್ಮದ ಬಟ್ಟಿತಪ್ಪ ಚಿಪ್ಪೊ . ... ಎನಲೆಸೆದುದಸ್ತಾದ್ರಿಯೊಳ್‌ ಚಂದ್ರ 
ಮಂಡಲಂ ಮುನ್ನೇಸಖಾಗಮದೊಳು (ತಂಪು. 90-95)” (ಗು). ೨. 
ಗುಂಡಾದ ; ವರ್ತುಲಾಕಾರವಾದ : ಬಟ್ಟಿತು ಮೊಲೆ, ಬಟ್ಟಮೊಲೆ 
(ಕತ್ಮಾಶು- ೩೦೯ ತ್ರಯೋ). ಬಟ್ಟೆಶ್ತು ; ೧. “ನಿಸ್ತುಲಂ, ವರ್ತುಳಂ 
ವೃತ್ತಂ-ಈ ೩ ಬಟ್ಟಿತ್ತು” (ನ೦ಾಯು. ೦8-೬೪): 

ಬಟ್ಟಿತಾಗಿ, ಬಟ್ಟಿತ್ತಾಗಿ-ಗುಂಡಾಗಿ; ದುಂಡಾಗಿ: ವರ್ತಲಾ 

ಕಾರವಾಗಿ : ಬಟ್ಟಿತಾಗಿಯೆಂ ಹಣೆಗೆ ಸುಣ್ಣದ ಬೊಟ್ಟೆಸಗಿ .. . ದಾಸಿಯ 
ರಿಟ್ಟಣಿಸಿದರು ಸಂಜೆಯಲಿ ಪುರವರದ ಮಧ್ಯದಲಿ (ಕಾನ: ಆ೬-6) 
ಬಟ್ಟಿತಾಗಿಯೆ ಬೊಟ್ಟನಿಟ್ಟು ಒಪ್ಪುವ ಜೈನ ನೆಟ್ಟನೆ ಸ್ವರ್ಗ ಪಡೆಯುವಡೆ 


ಬಟ್ಟಿತ್ತು ೬೨೦೪ 


ಸಾಣೆಕಲ್‌ ಕೆಟ್ಟ ಕೇಡೇನು (ಸರ್ಕಶ್ವ. ೧೦೨೦); ನೀನಪ್ರೊಡೆ ಬಹುಭಾಷಿ 
ತುಂಬಿದ ಸಿದ್ದಿಗೆಯಂತೆ ರಥದ ಗಾಲಿಯಂತೆ ಬಟ್ಟೆತ್ತಾಗಿರ್ಪೆ 
ನಿನ್ನನೆಂತುಯ್ಕಲ್ಬರ್ಕುಂ (ಶಂತಕಂ. ೦೬೦-೨೦); ಕೈವಾರಮಂ ಬೀಸಿದಂತೆ 
ಬಟ್ಟಿತ್ತಾಗಿ ತೋರ್ಪುದು ಸೊನ್ನೆ (ಕನುದ-0೭ ನ್ಮತ್ತಿ)- ಬಟ್ಟೆ ದಂ ಇ ಮುಂಡುದ 
ಶರೀರವುಳ್ಳವನು ; ಗಂಂಡಗಿರಂವವನು ; ಸದಯಂ ಕೆಚ್ಚನೆ ಮ್ಳೈ 
ಬಟ್ಟಿದನತಿಚಪಳಂ  ಸಖಪ್ರಿಯಂ ಸಸಿಯೆನಿಕುಂ (ಉತ. ೨-೨೦). 
ಬಟ್ಟಿದುವು (ಬಹುವ) : ಮೊಲೆಗಳ್‌. ಬಟ್ಟೆದುವಾಗಿ ಕರ್ಗಿದ ಕಂರುಳ್‌ 
ಕೊಂಕಾಗಿ ಕಣ್ಣೆಯ್ದೆ (ಕಂಶಠಾ. ೪-೭೪); ಸಿಂಹದ ಕಟಿಯಂತೆ ಬರ್ಹಿ 
ಮಾತ್ರಾಂತಂಗಳಾಗಿ ಬಟ್ಟಿದುವಾದ ಕಟಿತಟಂಗಳುಂ (ಉಾರಪು- 3-೩ ನ). 
[ “ಬಟ್ಟು ] 

ಬಟ್ಟಿತ್ತು /ಬಟ್ಟಿತು' ನೋ. 

ಬಟ್ಟಿಬೀಳು (ಕ್ರಿ). ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡು ನೋವಾಗು; 
ಅಂಡವಾಯಂ ಕಟ್ಟು : ಬಟ್ಟಿಬಿದ್ದು ಬಹಳ ತೊಂದರೆ ಕೊಡುತ್ತಿದೆ 
(ಕೂಢಿ)- [ಬಟ್ಟಿ + ಬೀಳ್ಕು (ಬೀಟ್‌) ] 

ಬಟ್ಟಿಸುಂಕ 'ಭಟ್ಟಿಸುಂಕ' ನೋ. 

ಬಟ್ಟು, ಬಟು. ಬಟುವು, ಬಟುಹು, ಬಟ್ಟ, ಬೊಟ್ಟು, 
(ನಾ)- ೧. ವೃತ್ತ; ಮಂಡಲ; ಬಿಂಬ : “ಬಟ್ಟೆಂದು ಮಂಡಲಂ” 
(೪42. ೪೮-೨೪); ಹುಣ್ಣಿಮೆಯ ಸಸಿಯ ಬಟ್ಟೊಸರ್ದು ಪರಿತರ್ಪ 
ದಿವ್ಮಾಮೃತದ ತೊಆ್‌ಯೊ .. . ಈ ಕೃತಿಯ ರಸವೊ ಪೇಳಿಂದೆಲ್ಲ 
ರೂಕರಾನಂದಿಪಂತೆಸಗುವುದು ಕದ್ಮರಾ- 9-49); ನೆಲಕೆದಿಂಗಳ ಬಟ್ಟ 
ಕಟ್ಟಿದಿರೊಳು ಕಂಡಅತ ಚಕೋರಿಯಂತವಳು ಉಜ್‌ ಪೆರ್ಚಿದಳಿದೆ 
ಯೊಳಗೆ (ಳುಕಾಸಾಂ- ೩೨-೦)- ೨. ಗುಂಡಾಗಿರುವ ವಸ್ತು. ಆಕೃತಿ 
ವಂಂತಾದುವು : ಭಧ್ರಮದ್ಭೃ ,ಮರಸಂಕುಳಂ ಬನದೊಳಲಸ್ಮಿಯಿಂ 
ದಾಡುತಿರ್ಪ, ಮನ್ಮಥನ ಪೊನ್ನ ಬಟ್ಟುಗಳ ಪೋಲ್ವೆಯಂ ವಪುಟ್ಟಿಕುಂ 
(ತುಳುಮಾ. ೯-80); ಪಳುಕಿನ ಬಟ್ಟುಗಳ್‌ ಗಗನದಿಂದುದಿರ್ದಪ್ಪುವು 
ಚಿತ್ರಮೆಂಬಿನಂ ಫಳಫಳನಭ್ರದಿಂದ ಮಿಡುಕುಂಬನಿ ಸೂಸೆ (6ಗಂ. ೪-೦೮); 
ಕರಂ ಕಾಯ್ದ ಕರ್ಬೊನ್ನ ಬಟ್ಟು ಸೀವರದ ಪನಿಯೊಳಾಜುಗುಮೆ 
(9ೀನಸ9. 60-00 ಕ). ೩. ಒಂದಂ ಬಗೆಯ ಗುಂಡಾದ ಆಭರಣ: 
ಪುಳಿಯೊಳಲೆದ ಪವಳದ ಬಟ್ಟಿನಂತೆ ಸೊಗಯಿಸುವ ಸಂಸಾರಸಾರೋದ 
ಯನ ಬಿಂಬಾಧರಮನಂಗರಾಗರಸದುರುಳಿಯಂತಾದುದು (ಕ್ಯಶಕಾ. 
೨-೩೯ ನ). ಕ ಬೈತಶೆಬಟ್ಟು >» ಪರಾ. ೪. ಗಂಂಡಾಗಿರುವ 
ಗುರುತು; ದಂಂಡಾದ ಚಿಹ್ನೆ : ಹಣಚಿಬಟ್ಟಿನ ಕೈಯ ಒತ್ತಿ ಒಡಿ 
ಯಲು ಬ್ಯಾಡ ನೆತ್ತರಿಳಿದಾವು ಬೆರಳೀಗೆ (ಕತತ. ೦೨೦). ೫. ಹಣೆ 
ಯಂಲ್ಲಿ ಇಟ್ಟುಕೊಳ್ಳುವ ಕಸ್ತೂರಿ, ಕುಂಕುಮ, ಗಂಧ, ಸಾದಂ 
ಮೊದಲಾದುವುಗಳ ದುಂಡನೆಯ ಗುರುತು; ತಿಲಕ: ಹಾರ 
ಮನಿಕ್ಕಿ ಪೊಚ್ಚಪೊಸಮಲ್ಲಿಗೆಯಂ ಮುದಂ ತುಜುಂಬಿ ವಸ್ತಾರದಿನಟ್ಟು | 
ಚಂದನದ ಬಟ್ಟಂ (ರರ್ಟಾರ್ಕು- ೬-೦೭6) ; ಪುರಸ್ಕ್ರೀಯ ಮುಂಖಕ್ಕಿಟ್ಟ 
ಬ[ಕಾಕಾಂ- ಬೊ]ಟ್ವೋಯೆನಿಸಿ ಭೂಪಾಲಗೇಹಂ ವಿರಾಜಿಸುವುದು (ಕದ್ಮರಾ. 
೩-೨4); ಭೂರಮಣಿಯ ವಪೆಜಕಿನೊಸಲ ರತ್ನದ ದಿವೃಚಾರುತರದ ಬಟ್ಟಿ 
ವಂತೆ ಶ್ರೀರಂಗಪಟ್ಟಣವೆಸೆದಿಪುದು (ಕರಂ: ೨-೨೪. ೬. ಆಟದಲ್ಲಿ 
ಉಪಯೋಗಿಸುವ ದುಂಡಾದ ಬಿಲ್ಲೆ ವಂತ್ತು ಅದರಿಂದ ಆಡುವ 
ಆಟ : ಮಾಣಿಯೊಂದು ಬಟ್ಟಿನ ಮೇಗೆ ಪದಿನಾಲ್ಕು ಬಟ್ಟನೊಂದೊಂದಅ 
ಮೇಗೋಳಿಯೊಳಟ್ಟಾಡುತ್ತಿರ್ಪನ್ನೆಗಂ (ಶಕ್ಕಾಕಾ. ೬-೨೪): ದುರ್ಯೋ 
ಧನಪ್ರಭೃತಿಗಳ್‌ ನೂರ್ವರುಂ ಧರ್ಮಪತ್ರಾದಿಗಳಯ್ವರುಂ ಗ ಗೆ ಗುಳ್ಳೆ 

ಗೊಟ್ಟಿ ಬಟ್ಟುಳಿಸೆಂಡುಂ ಪೊಡೆಸೆಂಡೆಂಬಿವನಾಡುತ್ತೊಡವಳಿದರ್‌ (ಕಂಠ. 

ತಿ-೩); ಕಮಳಮುಖ . . . ಮಿಜುಗುವ ನೀಲದ ಬಟ್ಟಿಂ ತಿಜ್‌ಕಲ್ಲಳ 


36 


ಬಟ್ಟು 


ನಾಡುವಂತೆ ಕಣ್ಣೆಸೆದಿರ್ದಳ್‌ (ಕಾರಂಉ. 3೬)- ೭. ತೂಕ ಮಾಡಲಂ 
ಉಪಯೋಗಿಸಂವ ಗಂಂಡಗಿರುವ ಲೋಹದ ಬಿಲ್ಲೆ: ತೂಕದ 
ಬಲ್ಲೆ ; ಒಂದೊಂದು ವಿಧವಾದ ತೂಕದ ಬಟ್ಟುಗಳೂ ಅಳತೆಯ 
ಸಾಧನಗಳೂ ವ್ಯವಹಾರದಲ್ಲಿದ್ದುವು (ಕಾಗ್ಮ 8. 4), ವಾಣಿಜ್ಮಜೀವಿಗಳಾದ 
ಈ ನಗರದ ನಿವಾಸಿಗಳು ಬಟ್ಟುಗಳ ತೂಕವನ್ನು ಕರಾರುವಾಕ್ಕಾಗಿ 
ನಿರ್ಣಯಿಸತಕ್ಕದ್ದು ಸಹಜವೇ ಆಗಿದೆ. ಕೆಲವು ಬಟ್ಟುಗಳ ತೂಕ 
ಒಂದಕ್ಕಿಂತ ಒಂದು ಇಮ್ಮಡಿಯಾಗಿದೆ (ಗ44. ೬೩೩). ೮. ಗುಂಡ 
ಗಿರುವ ನಾಣ್ಯ : ಆತಗೊಂದುಸಾವಿರ ಹೊನ್ನ ಪ್ರತಿಮಾಸವಿಕ್ಕುವೆವ 
ದೊಂದುದಿನಕರ್ಥಕಹ ಬಟ್ಟಿಲ್ಲದೆಂತಿದಜ ಕಾರಣವ ಸಾಮಭೇದದಿಂದಲ್‌ 
ಯದಡೆ (ಸಿ೧9 ೩೦-೦೦). ೯. ಹಪ್ಪಳ. ಚಪಾತಿ ಮೊದಲಾದು 
ವನ್ನು ಲಟ್ಟಿಸಲಂ ಮಾಡುವ ಕಣಿಕದ ಸಣ್ಣ ಉಂಡೆ: ಕುಟ್ಟಿ 
ಕಣಿಕದೊಳು ಸರಿಬೆಣ್ಣೆಯಾಅಆ್‌ೊಳೆೊಂದು ಬಟ್ಟವಾಲೆರೆಯಿಕ್ಕಿ ಮಿದಿದು 
ಬಟ್ಟಂ ಮಾಡಿ ದಟ್ಟಿತೆಂದೆನಿಸಿ ಲತೆಯಿಟುದು ಹಂಚಿನೊಳಿಕ್ಕಿ ಸುಟ್ಟು 
ಪರಿಯಣಕೆ ತೆಗೆದು (ಸೂಶಕಾ- ೦-೦೦): ಹಪ್ಪಳದ ಹಿಟ್ಟು ಕಲಸಿ ಬಟ್ಟನ್ನು 
ಮಾಡುತ್ತಿದ್ದರು (ಡರ. 3). ೧೦. ನೀರು ಮುಂತಾದ ದ್ರವ 
ಪದಾರ್ಥಗಳ ಹನಿ; ತೊಟ್ಟು : "ಕಾಳು, ಹನಿ, ತಟಕು, ತೊಟ್ಟು, 
ಬಟ್ಟು, ಅಗಳು'' (ಕಂತುತು- 60). ೧೧. (7): ಇಟ್ಟಿ ನಿಸಾಂತ 
ಹೇತುಗಳಿನಾದಮಗುರ್ಬಿಸಿ ಬಟ್ಟು ಬೀಟುವೊಲ್ಕೊಟ್ಟನೆ ಹೊನ್ನು 
ಬೀಟಿ ಡೆಯೆ » ೬ ೫ ಗೊಣ್ಣು (ಎಳ. 11. 66-0೭; ಸು. 940) ಬಟ್ಟು, : 
ಪಿ. ಆಗಸದ ಗುಣವೆ ಬಯಲು . , . ರೂಪೆ ಬಟು ಕುಜುಹೆ ಬಿಂದು 
ಎನಂತಲೈ ಗರುವ ಕೇಳ್ಸದಾಶಿವನೆಯಧಿದೈವ (ನಕ್ಕತ್ಳ. ೬-೩-೪; ಈ 
ಬಟುವಿನೆ ಭೂವಿಯಂ: ಹಗ್ಗದಿಂದ ಸುತ್ತಣ ವಳಯವನಳಿದು . . , 
ಬಂದುದು ಕಂಭದ ಲಬ್ಧ (ಕ್ಷೇತ್ರಗ. ೦-೩). ಬಟುವು: ೨. ಕೊರೆ 
ಕೊರೆದಾಣಿಗೈದಿಹ ಚಂದ್ರಕಾಂತದ ಶಿಲೆಯ ಬಟುವುಗಳೋ (ಇಂಮಾ- 
೦೩೧-೪೦) ; ೧೮ ಚೌಕದ ಕಮಲ ೧ ರತ್ನಕಂಬಳೀ ಬಟುವು ೧ ಕಾರ್ವೆ 
ಭುರಕಿ ೧ ಮಾಮುಜಾಮ ಭುರಕಿ (ಎಳ. 1೪, ತಂ.ನ- 3೨೯-ತುಟಿ, ೦೪ 
1847). `ಒಟುವುದಿಂಬಂ' ಪರಾ. ಬಟುಹು : ೨. “ಅಮೃತದಲಿ 
ಬಟುಹಿನಲಿ ದೈತ್ಯರಲಿ . . . ದೃಢದಲ್ಲಿ ಮೇಣ ವೃತ್ತನುಮಮೆನಿಕ್ಕು" 
"ಮಂಗಾ. ೧೩೪-೬೩); ಬೆರಲ ದಪ್ಪದೊಳು ಬಟುಹಾಗಿ ಕಳಿಲೆಯನ್ನುತ್ತರಿಸಿ 
ಕೂಂಡು (ಸೂಕಕಾ- ೬-೩). ಬಟ್ಟ; ೧. ಇಂತಿರ್ನುದಿದು ತೊಳಪ 
ನೇಸಅಂಾ ಬಟ್ಟಮದು ನಡುಬಾನನ* ಅಡರ್ದು ನಿಲ್ವನ್ನೆವರವು್‌ (69ಗೂ. 
೨೦-೪೦೩). 'ಬಟ್ಟವಡೆ' ಪರಾ. ಬೊಟ್ಟು: ೩. ಮುತ್ತಿನ 


"ಬೊಟ್ಟು ಬುಗುಡಿಯ ಚಕ್ರ ನವರತ್ನ ಕೆತ್ತಿದ ತೋಳ ಪಡಿಕರವು 


(ಕಾಂಕೀತ. ೩-೬೪); ರನ್ನದೋಲೆ ಮುತ್ತಿನ ಬೊಟ್ಟು ಪೊಳೆವ ಮೂಗುತಿ 


ಕಂಠಮೂಾಲೆ . . . ಕಂಕಣಂಗಳಂ ಲಲನೆಯರ ಗಿರಿರಾಜಸುತೆಗೆ ಸಿಂಗರಿ 
ಸಲ್‌ (ಕಿಂ: ೩೬-೯); ಎಸೆವ ರತ್ನದ ಬೊಟ್ಟಿನ ಹರಳೋಲೆಯ .. 
ಬಿಸಜಗಂಧಿಯರೈದಿದರು (ಕನ. ೨೦-೦೪). `ತಾಳಿಬೊಟ್ಟು'. 


“ಬೈತಲೆಬೊಟ್ಟು'” ಪರಾ. ೫. “ತಿಳಕಂ. ತಮಾಳಪತ್ರಂ . . . 
ಲಲಾಟಿಕಾ - ಈ ೬ ಬೊಟ್ಟು (ಕಳಾಯು. 66-೩6೭); ಕಳ್ಳೊಳ್‌ 
ಬೊಟ್ಟನಿಟ್ಟುಕೊಂಡು ಕೆಲದರ್ಗೆಲ್ಲಂ ಬೊಟ್ಟಿಟ್ಟು (ಶಂಶಠಾ. 9-6೭ ವ); 
ನೊಸಲೊಳಿರಿಸಿದ ವಿಭೂತಿಯ ಬೊಟ್ಟು ಬೆಳಗುತಿರೆ (ಹರ. ರೇ. ೩೨೨೯); 
ಹಣೆ ತುಂಬ ಚಂದ್ರನಂತಹ ಕುಂಕುಮದ ಬೊಟ್ಟು ಇತ್ತು (ಆರೋಲೀ. 
೬). ೧೦, ಬೊಟ್ಟಿನನಿತು ಸುಖಕಾಗಿ ದುಃಖವನೊಂದು ಬೆಟ್ಟದನಿತ 
ನುಂಬರಕಟಾ (ಶಕತ, ೬೩-೩೬); ಜೈನೆಸಾಮಾ ಜ್ಯದಲ್ಲಿ ಧರ್ಮದ ಹೆಸರಿನಲ್ಲಿ 
ಒಂದು ಬೊಟ್ಟೂ ರಕ್ತಪಾತವಾಗಲಿಲ್ಲ (ಕಾರದ. 0೩೬): ಖಂಡುಗ ಹಾಲಿಗೆ 
ಒಂದೇ ಬೊಟ್ಟು ಹೆಪ್ಪು (ಗಾರ). 


ಬಟ್ಟು ಗುರ್‌ 


ಬಟ್ಟಿನಂಬು ಎ "ದಂಂಡಾದ ಮೊನೆಯಂಳ್ಳೆ ಬಾಣ” (ಕಂಕರೀ- ೩೦೬): 
ಅರಿಗನ ಬಟ್ಟಿನಂಬುಗಳ ಬಲ್ಲರಿ ಸೋಂಕುಗುಂ (ಶಂಶಥಾ. ೦೨-೨೦೬). 
ಬಟ್ಟುವಾಗಿ ಇ (ಆಲಂ) ಪೂರ್ಣವಾಗಿ : ಆ ಹತ್ತು ಸಹಸ್ರವರಹ 
ಗಳನ್ನು ... ಈಗಳೇ ಕಯ್ಕೊಳಿಸಿ ಕುಡಬೇಕು . . . ಒಂದೇ ಗಂಟಿನಲ್ಲಿ? 
ಬಟ್ಟುವಾಗಿ ? (ಶೆಟ್ಮಿಅ.' ೧೪೮-೩)- 

[<ಸರಿ. ವೃತ್ತ. /ಪ್ರಾ. ವಟ್ಟ./ತವಿ - ಮಲ. ಪೊಟ್ಟು, ವಟ್ಟ, ವಟ್ಟು; 
ತುಳು. ಬೊಟ್ಟ: ಕೊಡ. ಬೊಟ್ಟ್‌; ತೆಲು. ಬೊಟ್ಟು, ಬಟುವು] 

ಬಟ್ಟುಗುರ್‌ (ನಾ). ಗುಂಡಗಿರಂವ ಉಗುರು ; ದಂಂಡಾದ ನಖ: 
ಚಂದ್ರನೆಸೆದತ್ತುದಯಾವನಿಭೃ ಶ್ರಿಎಕ್ರಮಂ ನೆಗಖದ ಪಾದದುಂಗುಟದ 
ಬಟ್ಟುಗುರೆಂಬಿನಮಂಬರಾಗ್ರದೊಳ್‌ (840. ೬-೨೨). 
[ಬಟ್ಟು 4 ಉಗುರ] 
ಬಟ್ಟುಗೆಯ್‌ (ಕ್ರಿ). ದುಂಡು ಮಾಡು; ಉಂಡೆ ಮಾಡು : ಸಿಡಿಲಂ 
ನೆಟ್ಟಗೆ ಬಟ್ಟೂಗೆಯ್ದ ತೆಜನಬ್ಬೂ ದಿಟ್ಟಿಯೆಂಂ (ಕಾಂಶೀಕ್ಟ. ೩-೫). 
[ಬಟ್ಟು + ಕೆಯ] 
ಬಟ್ಟುಗೆಯ್ಹು (ನಾ). ದುಂಡಗಿರುವ ಆಯಂಧ; ಚಕ್ರ : 
ಗೆಯ? ಪರಾ. 

ಏಟ್ಟುಗೆಯ್ದುಗಯ್ಯ ಇ ಚೆಕ್ರಾಯಂಧವನ್ನು ಕೈಯಂಲ್ಲಿ ಹಿಡಿದಿರು 
ವವನಂ; ಎಷ್ಟು : “ಸಿರಿಯರಸನಿಂಗಡಲಳಿಯ ಸೌರಿ.., ಕಾವನಯ್ಯಂ 
ಬಟ್ಟುಗೆ[ಶಾಕಾಂ. ಗ)ಯ್ದು ಗಯ್ಯ್ಕಂ ಭಾವಿಸೆ” (ಕಬ್ಮಿವುಂ. 1). 

[ಬಟ್ಟು + ಕೆಯ್ದ] 
ಬಟ್ಟುವೆಜು (ಕ್ರಿ). ದಂಂಡಾಗು; ವೃತ್ತಾಕಾರವನ್ನು ಪಡೆ: ಬಟ್ಟು 
ವೆತ್ತ ಮೌಕ್ತಿಕದ ಛತ್ರ ಸೂರೆಪೂನ ಘಟಿಸಿ ನಿಂದಿವೆ (ಕೃತ್ಮಂ. ೨-೨೪). 
[ಬಟ್ಟು -- - ಪೆಜ್ಮು) 
ಬಟ್ಟುವೊಳಗು (ನಾ)- ಗಂಂಡಗಿರುವ ದಿಂಬು. - ಲೋಡು ; ಮಡಿಸಿ 
ಹಚ್ಚಡಿಸಿ ರತ್ನದ ಬಟ್ಟುವೊಅಗ ಸಂಗಡಿಸಿದರತಿಮುದದಿಂದ (ಕಂನಏ. 6-04). 
[ಬಟ್ಟು + ಒಗ್ಗು] 
ಬಟ್ಟೆ, (ನಾ). ಹಾದಿ; ಮಾರ್ಗ; ದಾರಿ: “ಅಧ್ವಾ, ಪಂಥಾಃ . . . 
ಪದ್ಮಾ, ನಿಗಮಃ. ಈ ೧೨ ಬಟ್ಟೆ” (ಕರಾಯಾ, ೪೩-೦೦೫); ಬಟ್ಟೆಯೊಳೊ 
ರ್ವನಂ ಪೆಡಂಗಯ್ಕುಡಿಯೆ ಕಟ್ಟಿ ಒಂದೆವಜಕಿಗುಟ್ಟಿ ಪೊಟಿಲ ಜನೆಂಗಳ 
ಮುಸಅಖಕೊಂಡು ನೋಡುತ್ತಮೊಡವರೆ (ನಡ್ಮಾರಾ. 0೩-೨೪) ; ಗದಾ 
ದಂಡಮಂ ಕೊಂಡೊರ್ವನೆ ವೈಶಂಪಾಯನಸರೋವರದ ಬಟ್ಟೆಯಂ 
ನಡೆಗೊಂಡು (ಶಂಶಳಾ. ೦೩-೭೦ ವ); ಯವಮನಂದನನ ಪಾರ್ಥನ ಕಾಲೊಡೆದು 
ಬಸಿವರುಣಜಲದಲಿ ಬಟ್ಟೆ ಕೆಸಖಾಯ್ತೂೂ (ಕುರ್ಮಾ. ೯-೦). 

ಬಟ್ಟೆಯಂ ಬಡಿ, ಬಟ್ಟೆಯ ಬಡಿ ಇ (ಆಲಂ) ದಾರಿಹೋಕರನ್ನು 
ಹೊಡೆ; ದರೋಡೆ ಮಾಡು : ಭರದಿಂದ ಬಟ್ಟೆಯಂ ಬಡಿದು ಹರದರ 
ಕೆಯ್ಯ ಶರನಿಧಿಯ ಮುತ್ತುಮಂ ತಂದು (ಸನ್ಮು9% 60-99); ಬಟ್ಟೆಯ 
ಬಡಿವ ಕಳ್ಳಂಗೆ ಬೇಹು ಸಂದು ಕಳವು ದೊರಕಿದಂತೆ (6ನತ0. 30೯-೪9೦); 
ಬಟ್ಟೆಯ ಬಡಿದ. ಕಳ್ಳಬಂಟನ ಭೂಪಾಲರು ಬೇಹನಿಕ್ಕಿ ಹಿಡಿತರಿಸಿ ನಾಳೆ 
ಶೂಲಕ್ಕೆ ತೆಗೆಸುವರೆ (ಈತನ. ೭-೩). ಬಟ್ಟೆಯ ಕಣ್‌ - ದಾರಿಯ 
ಎದುರು. -ಮಂಂಂಭಾಗ : ಬಟ್ಟೆಯ ಕಣ್ಮೊಳಡ್ಡಂ ಬಿಟ್ತ್‌ರ್ದ 
ವೃದ್ಧವಾನರನಂ ಕಂಡು (ಶಂಠಫಾ. 6-40 ನ). ಬಟ್ಟೆಯ ಬಾಧೆ 
= ದಾರಿಯಲ್ಲಿ ಕಳ್ಳಕಾಕರಿಂದ ಉಂಟಾಗುವ ಹಿಂಸೆ, - 
ತೊಂದರೆ : ಕವಿಳಾಸಪುರದಲ್ಲಿ ಸುಂಕ ಸಾದ ತಳಸಾರಿಗೆ ಬಟ್ಟೆಯ ಬಾಧೆ 
ಗ್ರಾಮಬ್ರಯನಿಧಿ . . . ವಿವರ (ಎಇ. ೫೫1, ೨-೬೨ 3200). ಬಟ್ಟೆಯ 
ಬೊಮ್ಮ ಇ. ಕಾಲುದಾರಿಯಲ್ಲಿರುವ ಕ್ಷುದ್ರದೇವತೆಯ ವಿಗ್ರಹ : 
ಬಂಜೆ ಮಕ್ಕಳ ಬಯಸಿ ಬಟ್ಟೆಯ ಬೊಮ್ಮುಂಗೆ ಹರಸಿಕೊಂಡಂತಾಯಿತ್ತಯ್ಮ 


ಲಾ 


6 2 
ಬಟ್ಟ 15 


30 


40 


೬೨೦೫ 


ಬಟ್ಟೆಗಾರೆಕ 


(ನವ. ೨೦-೦೭). ಬಟ್ಟೆಯರ್‌ ದಾರಿಹೋಕರು : ವಎವಿಧದೇವಗೃಹ 
ದಾಟಪಾಟದಿಂ ಮುಗಿ ಬಟ್ಟೆಯರ ನೋಟ್ಟಿ ನೋಟದಿಂ . . . ನೆಲಕಿಯೆರಿ 
ಸೊಗಯಿಪಾಯೇಕಚಕ್ರಮಂ ಮೆಚ್ಚಿದಂ ಹರಿಗನಮಿತವಿಕ್ರವಂಂ (ಶಂಶರಾ 
೩-೨೨), 
[ಆ ಪ್ರಾ. ವಟ್ಟ.ವಟ್ಟಾ./ಸಂ. ವರ್ತ್ನನ್‌./ಹಿಂ. ಮರಾ. ವಾಟ್ಯ/ತುಳು. 
ಕೊಡ, ಬಟ್ಟೆ] 
ಬಟ್ಟೆ (ನಾ). ೧. ವಸ್ತ್ರ; ಅರಿವೆ: “ಪಥದೊಳಗಲಾವೆಯೊಳು ಬಟ್ಟೆಯು” 
(ಕಬ್ಮಮುಂ- ೪0); ಬಟ್ಟೆಯ ನೀರೊಳಗದ್ದಿ ಒಣಗಿಸಿ ಉಟ್ಟುಕೊಂಡರೆ ಅದು 
ಮಡಿಯಲ್ಲ (ಫ್ರರಂದ- ೦-೦೦೪-೦); ಬದುಕಿಗೆ ಅಗತ್ಯವಾದ ಅನ್ನ ಬಟ್ಟೆಗಳನ್ನು 
ಒದಗಿಸುವ ವೃತ್ತಿಗಳು ಕೆಲವು (ಹತ್ರ. ೪). ೨. (ಆಲಂ) ಯತುಸ್ರಾವ: 
"ಬಟ್ಟೆಗುತ್ತೆ' ಪರಾ. 
ಬಟ್ಟೆಬರೆ ಎ ವಸ್ತ್ರ ಮಂಂತಾದುವು : ಅರಿವೆ ಅಂಚಡಿ : ಉಳಿಕೆ 
ಬಟ್ಟೆಬರೆ ದವಸಧಾನ್ಯ (ರಾಕೇಂದ್ರ. ೨೩); ತನಗಾಗಿ ಬಟ್ಟೆ ಬರೆಗಳನ್ನೂ 
ಒಡವೆಗಳನ್ನೂ ಕೊಂಡುಕೊಂಡಳು (ಅಕ್ರಮ. ೩೭); ಕಂದಾಯಕ್ಕಾಗಿ ಕೊಟ್ಟು 
ಬಡ್ಡಿ, ಬಟ್ಟೆಬರೆಗೆ ಕೊಟ್ಟು ಮಿಕ್ಕರೆ ಹೊಟ್ಟೆಪಾಡಿಗಾಗುತ್ತಿ ತತ್ತಿ (ಹುಲ್ಮಹ. 
೬೪). ಬಟ್ಟೆಬೊಂತೆ - ಬಟ್ಟೆಬರೆ : ಬಟ್ಟೆಬೊಂತೆಗಳು ಕಾಲುಮಣೆಗಳ 
ಮೇಲೆ ಚೆಲ್ಲಾಡಿದಿವು (ಕಲಿನಾ. ೮೩). ಬಟ್ಟೆಹೋಗು-ಯತಂಸ್ರಾವ 
ವಾಗು; ರಕ್ಷಸ್ರಾವವಾಗು : ಈ ಸಾರಿ ವಿಪರೀತ ಬಟ್ಟೆಹೋಗಿ ಅವಳು 
ತುಂಬ ದುರ್ಬಲಳಾಗಿದ್ದಾಳೆ (ಕೂರಿ)- 
[ “ಪ್ರಾ. ಪಟ್ಟ./ತುಳು. ಕೊಡ. ಬಟ್ಟೆ; ತೆಲು. ಬಟ್ಟ. /ಸಂ. ಪಟ್ಟ] 
ಬಟ್ಟೆಕೆಆ್‌ (ನಾ). ಒಂದಂ ಊರಿನ ಹೆಸರು ; ಐ ಧಾರವಾಡ ಜಿಲ್ಲೆಯ 
ಈಗಿನ ಬೆಟಗೇರಿ : [ನಾ]ಗಧೋರನೆಂಬೋ ಬಟ್ಟಿಕೆಜಕಿಯ (ಧಾಲಾಗೆ] 
ಮುಲಾಯವಡದ ಪೊಲ (8ೌ3- ೫-1, ೨೦-3; 895). "ಬಟ್ಟೇ 
ಪರಾ. [ಬಟ್ಟೆ + ಕೆಲ್‌] 


೩6 |ಬಟ್ಟೆಗ (ನಾ). ಹಾದಿಯಲ್ಲಿ ನಡೆಯಂವವನಂ ; ದಾರಿಗ; ಪ್ರಯಾಣಿಕ : 


ಗಾಡಿಕಾರ್ತಿಯರ ಗಾಡಿಗೆ ಸೋಲ್ತು ನಿಲ್ವ ಬಟ್ಟೆಗರ . . . ಬಿಡದೆ 
ಬಗ್ಗಿಪ ಕೋಗಿಲೆಗಳ ಚೆಲ್ಹನೊಳಕೊಂಡಿರ್ಪುದು (ಕನ್ಮಿಕಾ- ೦9) ; ಬಟ್ಟೆ 
ಬಟ್ಟೆಯ ಕೆಲಕೆಲದೊಳ: ನೀರರವಟ್ಟಿಗೆಯಿಟ್ಟಿರಲಲ್ಲಿ ಬಟ್ಟಜವ್ವನೆಯ 
ರಿರಲು ನೋಡಿ ಬಟ್ಟೆಗರಿಟ್ಟಣಿಸಿಯೆ ನಿಂದಿಹರು (ಕೃ85- 3-೦೦೩) ; 
ತೊಲಗೆ ನೀರಾಸೆ ತೊಲಗದೆ ನೀರೆಆ್‌ ವಾ ಲಲನೆಯರಾಸೆ ಬಟ್ಟಿ ಗರು ಸಲೆ 
ನೋಡುತವರ ನೀರೀಂಟುತಿಹರೂ (ಕುಉಸಾಂ. ೨-೪೦). [ಬಟ್ಟೆ 4 ಗೃ) 

ಬಟ್ಟೆಗಟ್ಟು (ಕ್ರಿ). ದಾರಿಯನ್ನು ಕಟ್ಟು ; ಅಡ್ಡಗಟ್ಟು ; ದರೋಡೆ 
ಮಾಡು; ಸಂಲಿ : ಅಡವಿಯೊಳ್‌ ಕಳ್ಳರ್‌ ಬಟ್ಟೆಗಟ್ಟಿ ಮೇಲ್ವಾಯೀ್‌ 
ದೊಡೆ (ವಡ್ಮಾಣಉ- (೭೬-೦೩) ; ನೆತ್ತಿ ತಠಿಂಟಾಗೆ ಪುಳ್ಳಿಯನಡಕುವ ಬಡ 
ವರ್ಗಂ ಬಟ್ಟೆಗಟ್ಟಿ ಬಡಿವ ಬೇಡರ್ಗಂ ಸಿರಿಯೇಕಾಗದು (ರರ್ಮಾನ್ಮ. 
೬-೦೩೩). (ಬಟ್ಟಿ 4 ಕಟ್ಟು] 

ಬಟ್ಟೆಗಾಣ್‌ (ಕ್ರಿ). ಹಾದಿಯನ್ನು ಕಾಣು; ದಾರಿಯನ್ನು ತಿಳಿ; 
ಮಾರ್ಗವು ಗೋಚರವಾಗು: ನಿಮ್ನುನಾಭಿಮಂಡಳಮನೊಳಪೊಕ್ಕು ಒಳಗೆ 
ತೀವಿದ ಪುಡಿಗತ್ತುರಿಯ ಸುಟ್ಟುರೆಯನಸಿದನೆ. ಬೇಜಿಕೊಂದು ಬಾಸೆ 
ಯೆಂಬಂತೆ` ನೆಗಪಿ ಮೇಗೊಗೆದು ಬಟ್ಟಮೊಲೆಯಿಟ್ಟಿಡೆಯೊಳ್‌ ಬಟ್ಟೆಗಾಣದೆ 
ಬಳಸಿ ಸುಲ್‌ದಾಡಿಯಂಂ (ಕೂದ್ರಫು-.6-೪ 5); ನಭಂಬರಂ ಪೊದಟಕ್ಟೂ ದವಿದ 
ಕೋಂಟೆಯಂ ನಮುಗುಳ್ಹು  ಪೋಗಲಹಃಪತಿ ಬೇಜಕೆ ಬಟ್ಟೆಗಾಣದೆ 
ತಡೆದಿರ್ಪನಲ್ಲಿ ಪೊಣರ್ವಕ್ಕಿಗೆ ಸಂತಸಮಾಗೆ ಸಂತತಂ ((ಶಿತ್ರಶ್ರ. ೨-೬೪). 

[ಬಟ್ಟಿ ೪ ಕಾಣ್‌] | 


«5 | ಬಟ್ಟೆಗಾರಕ (ನಾ). (2) : ಬಿಟ ಬಟ್ಟೆಗಾರಕದ ತೆರನು (ಎಳ. ೪೩೭, ಶಿನರೊ. 


೩-೨೩ ; 2673). «ಬಟ್ಟೆವರಿಯಂ' ಪರಾ. (2) 


ಬಟ್ಟೆಗಾವಲ್‌ 


ಬಟ್ಟೆಗಾವಲ್‌ (ನಾ). ಪ್ರಯಾಣದ ದಾರಿಯಲ್ಲಿ ಬರಬಹಂದಾದ ವಿಪ 
ಶ್ತಿನ ವಿರುದ್ಧವಾದ ರಕ್ಷಣೆ,-ಕಾವಲು : ಮಹೀಶ್ವರನ ಬಟ್ಟೆಗಾವಲ್ಲೆ 
ಕರ್ಣಜ ಮೇಘನಾದರಂ ಕೊಟ್ಟು (ಕೈ ಬರಾ. ೪-೬೯): [ಬಟ್ಟೈ -- ಕಾವಲ್‌) 

ಬಟ್ಟೆಗುತ್ತೆ (ನಾ). ಯತುಸ್ರಾವಕ್ಕೆ ಸಂಬಂಧಿಸಿದ ರೋಗವನ್ನುಳ್ಳ 
ವಳಂ (?) : ಕೆಟ್ಟ ಜಾತಿಯನಾರನಾದಡೆ ಮುಟ್ಟಿಕೊಂಬರು ಹಣ 
ವಿನಾಸೆಗೆ ಬಟ್ಟೆ[ಕಾ೫ಂ. ಬಟ್ಟಿ, ಬಟ್ಟಿ. ಬಿಟ್ಟ]ಗುತ್ತೆಯರಿಂತು ವಾರ 
ಪುರಂಧ್ರಯರು (ಏಸಫು- 90-3೬). “ಬಟ್ಟಗುತ್ತ' ಹೋ. 

(ಬಟ್ಟೆ + ಕುತ್ತ + - ಎ] 

ಬಟ್ಟೆಗೆಡು (ಕ್ರಿ). ದಾರಿತಪ್ಪು ; ದಿಕ್ಕುಗೆಡು :  ತಿಳಿಸಿದರೆ,ಕತ್ತಲಲಿ 
ಮಿಂಚು ಹೊಳಿದಂತಾಗ್ಗಿ ಬಟ್ಟೆಗೆಡುವುದು, ಕುರುಡು ದಟ್ಟೆ ಸಿ ! 
(ಕಂಠ್ರಸ. ೨-೧೪) : ಒಂದು ಕಡೆ ಸ್ವಾತಂತ್ರ್ಯ, ಒಂದು ಕಡೆ ಮಾಧುರ್ಯ 
ನಡುವಿಹೆನು ಬಟ್ಟೆಗೆಟ್ಟು (6ಗ್ನಿಹಂ - ೬). [ಬಟ್ಟೆ + ಕೆಡು] 

ಬಟ್ಟೆಗೊಡು (ಕ್ರಿ). ಹಾದಿಯನ್ನು ಕೊಡು ; ದಾರಿ ಮಾಡಿಕೊಡು ; 
ಅವಕಾಶ ಕೊಡು: ಮೃಡನಲ್ಲದನ್ಯದೈವಕ್ಕೆ ನಮಿಸಿದಡೆನ್ನ ಹೊಡೆದು 
ಮುಕ್ಕುವುದು ದಾವಾಗ್ನಿ ಮೇಣಲ್ಲದಿರ್ದಡೆ ಬಟ್ಟೆಗೊಟ್ಟಪುದು (ಕಳಾ. 
00-38) : ರಘುಜರಾಮನ ಮನದ ಕೋಪದುಲುಬೆಗೆ ಬಟ್ಟೆ ಗೊಟ್ಟುದಂ 
, ೬ ೬ ನೆನೆನೆನೆದು ನಿಟ್ಟುಸಿರ್ವಿಟ್ಟು ಸುಯ್ವಂತುದಧಿ ತೆರೆ ಪೆರ್ಚುಗೆಯೊಳಿ 
ರ್ದುದು (ಕಲಾ. ೬-೨)- [ಬಟ್ಟೆ 4 ಕೊಡು] 

ಬಟ್ಟೆಗೊಲೆ (ನಾ). (ಓಡಾಟವಿರುವ) ಹಾದಿಯಲ್ಲೇ ಕೊಲ್ಲುವುದು : 
ಇನಿತವಸ್ಥೆಯ ಬಟ್ಟಿಗೊಲೆಯಲ್ಲದೆಲೆಯಣ್ಣ ್ಹಇನಿತವೆಯ್ದದೆ ಮೇಲೆ 
ಮಾಳ್ಪ ವಧೆಗಳಿವಣ್ಣ (ಸಾನಂಶ- 9-0೭೩)- [ಬಟ್ಟೆ + ಕೊಲ್ಲ] 

ಬಟ್ಟೆದಪ್ಪು (ಕ್ರಿ). ಹಾದಿ ತಪ್ಪು; ದಾರಿ ತಪ್ಪು: ಕಲ್ಲಿಗೆಡೆ 
ಯಾವುದೊ ಪಾಟ” ಬಟ್ಟೆದಪ್ಪಿ ಮುಂ ನೆಗಟಕ್ಕಿಡೆಯಿಲ್ಲ. ಪೋಗು ಜಯ 
ಮಕ್ಕೆ ಶುಭಂ ನಿಮಗಕ್ಕೆ ಮಂಗಳಂ (ಶಂಶಥಾ- ೭-೨೦); ಮನುಜತೆವೆತ್ತ 
ದಜಕೊಳಮುಪಶಾಂತಿಯ ಬಟ್ಟೆದಪ್ಪಿ ಕಡೆಯೊಳ್‌ ಕುಯೋನಿಯೊಳ್‌ 
ಮತ್ತಾಟ್ಲುಂ (ಕಂಕ್ರಫು: ೭-೨೦) ; ವೃತ್ರನೆನಿಸಿದನಾ ಭಯಂಕರನೇತ್ರನು 
ಎ. - ಅಟ್ಟಹಾಸವ ಮಾಡಿದಡೆ ಕಂಗೆಟ್ಟರಮರರು . . , ಬಟ್ಟೆದಪ್ಪಿದರಿನ 
ಶಶಿಗಳು (ತಿಧಾಗ, ೬-೯-೦೦)- [ಬಟ್ಟೆ + ತಪ್ಪು] 

ಬಟ್ಟೆದೆಗೆ (ಕ್ರಿ) - ಓಡಿ ಹೋಗು ; ಪಲಾಯನ ಮಾಡು : ಬಟ್ಟೆದೆಗೆದೆವು 
ನಿಮ್ಮ ರಕ್ಕಸಘಟ್ಟೆ ಯರ ಗಾಢಣೆಗೆ ಸೈರಿಸದೆ (ತೊರಂ3. 8-೭-೩೦) ; ಬಟ್ಟೆ 
ದೆಗೆದನು ಬಳಿಕ ಕಮಲಜನಿಷ್ಟದೇವತೆಯೆನಿಪ  ದನುಜಘರಟ್ಟನತಗೆ 
ಜಯತು ಜಯ ಜಗದೀಶ ಜಯಯೆನುತ (ರಿಠಾಗ. ೯-೬-೭). [ಬಜೆ + ತೆಗೆ] 

ಬಟ್ಟೆದೋಟ್‌ಸು (ಕ್ರಿ). ದಾರಿಯನ್ನು ತೋರಿಸು; ಮಾರ್ಗವನ್ನು 
ತೋರು : ಉಲಾದೊಡಮಟ್‌ದೊಡಂ ಬಟ್ಟೆದೋಅೌಪ ರಸಭರಿತಂ 
ಚರಿತಮೈಸೆ (ಕಾಶಾಕ್ಕ. ೪-೨೦): [ಬಟ್ಟೆ 4 ತೋಜ್‌ಸು] 

ಬಟ್ಟೆದೋಟು (ಕ್ರಿ). ಇ ಬಟ್ಟೆದೋಟ್‌ೌಸು : ಗುಣಾರ್ಣವಭೂಭುಜಂಗೆ 
ಕಟ್ಟಿದಿರೊಳೆ ಬಟ್ಟೆದೋಟುವವೊಲಂದೊಗೆದಂ ಕಮಲೈಕಬಾಂಧವಂ 
(ಶಂಕರಾ. 9-000) ; \ಪುರೂರವನೆಂಬ ಬೇಡಂ ಸಾಗರಸೇನಮುನಿವರರ್‌ 


ದಿಶುಮೂಢರಾಗಿ ' ಪೊಲಗೆಟ್ಟಿರ್ದಂದು ಬಟ್ಟೆದೋಜಾ ಧರ್ಮಮಂ 
ಕೇಳ್ದು . . . ದೇವನಾಗಿರ್ದು (ಕಾಫುೂಪು- ೦6೩). [ಬಟ್ಟೆ + ತೋಟು] 
ಬಟ್ಟೆನಡೆ (ಕ್ರಿ). ಹಾದಿಯಲ್ಲಿ ನಡೆ ; ಮಾರ್ಗವನ್ನು ಕ್ರಮಿಸು; 


ಪ್ರಯಾಣವನ್ನು ಮುಂದುವರಿಸಂ : ಜಾನಪದಾಂಗನಾಜನದ ಗಾಡಿಗೆ 
ಸೋಲ್ತು . - . ಪಧಿಕರ್‌ ಮಜಕಿದಿಲ್ಲೆನಲ್‌ ಪರಿಮ್ಲಾನತೆ ಸೈತು ಬಟ್ಟಿನಡೆ 
ಯಲ್ಲಡೆಯರ್‌ ವಿಷಯಾಂತರಾಳದೊಳ್‌ (ಮಲ್ಲಿಪು- ೨-೨೮): 

[ಬಟ್ಟೆ 4+ ನಡೆ] 


ಬಟ್ಟೆಪಾಟು (ನಾ). ಹಾದಿಯಲ್ಲಿ ಹಾಡುವ ಹಾಡು: ಹಂದರದ 


೬೨೦೬ 


20 


26 


30 


35 


40 


45 


ಬಡ 


ಬೇರೊಂದು ಮಗ್ಗುಲಿನಲ್ಲಿ ಬಟ್ಟಿಪಾಟು ಓಣಿಪಂಟುಗಳನ್ನು ಹಾಡಿಕೊಂಡು 
ಬಂದ ನಾಲ್ವರು ಕೊಡವರು ದುಡಿ ಬಡಿಯುತ್ತ . . . ಮುಹೂರ್ತ 
ಪಾಟನ್ನು ಹಾಡಲು ಪ್ರೂ ರಂಭಿಸಿದರು (ಹುಂಣಃ. ೨೦೨). 
[.- ಕೊಡ. ಬಟ್ಟೆಪಾಟ"] 
ಬಟ್ಟೆಬೆಂತರ (ನಾ). ದಾರಿಯ ದೆವ್ವ : ಮಾರ್ಗದಲ್ಲಿನ ಏಶಾಚಿ ; ದೊರೆ 
ಯಿಂತು ಚಿತ್ತವೈಕಲ್ಯದಿಂ . - - ಕಿಳ್ತು ನವಿರಂ ಶರೀರಮಂ ವಸನಂಗಳಂ, 
ಚರಿಸೆ ಬಟ್ಟೆ ಬೆಂತರನಂತೆ (ಶ್ರೀರಾವೂ. ೪9-999). [ಬಟ್ಟೆ 4 ಬೆಂತರ) 
ಬಟ್ಟೆಯ (ಕ್ರಿ). ದಾರಿಯನ್ನು ತಿಳಿ; ಮಾರ್ಗವನ್ನು ಅರಿ: 
ಹುಟ್ಟುಗುರುಡನು ಕೆಟ್ಟ ಕಣ್ಣವನ ಕೈಹಿಡಿದು ಬಟ್ಟೆಯಅಾಯದೆ ಗುಳಿಯ 
ಬಿದ್ದವನ ತೆಆನಹುದು (ರೀಕಿರೋ. 06-03) ; ವರತತ್ತ್ವದ ಬಟ್ಟೆಯಣಾ 
ದವರೆಲ್ಲರ ವರೆಮಂಕ್ತಿಕನ್ನೆ ಮೋಹಿಸುವ ವರವಶ್ಯದ ವ್ರತಗಳ 
ನೊಂದೊಂದನು ವರವೀವುದೆಂದು ನುಡಿದರು (ಕಂಸ. ೨-೦೦)- 
[ಬಟ್ಟೆ + ಅಲ್‌] 
ಬಟ್ಟೆಯುರುಳಿ (ನಾ). ಬಟ್ಟೆಯ ಉಂಡೆ ;- ಅರಿವೆಯ ದೊಂದೆ : 
ಶ್ರೀರಂಗರಾಯನ ಶಿರಸ್ಸನ್ನು ಮೆಲ್ಲನೆತ್ತಿ ಇಳಿಹಿ, ಆತನ ಚಿಂದಿಯ ಬಾಯ್ಗ 
ಟನ್ನು ಬಿಚ್ಚಿ ಬಿಸುಟು, ಗಿಡಿವಟ್ಟ ಬಟ್ಟೆಯುರುಳಿಯನ್ನೆತ್ತಿ ಬಿಸುಡಿ, 
ಕಯ್ಯಾಲ್ಲಳ ಬಿರುಗಟ್ಟುಗಳ ನ್ನು ಬಿದುರ್ಚುಶ್ತಿರುವನು (ಮಂತ್ರ ಶ- 
0೦0೩-೨೪). [ಬಟ್ಟೆ 4 ಉರುಳಿ] 
ಬಟ್ಟೆವರ್‌ (ಕ್ರಿ). ಹಾದಿಯಲ್ಲಿ ನಡೆ; ಪ್ರಯಾಣ ಮಾಡು : ಭಟಾರಾ 
ನಿನ್ನೆ ಬಟ್ಟೆ ೈವಂದುಪವಾಸಂಗೆಯ್ಲು ಸೇದೆವಟ್ಟಿರ್‌ (ನಡ್ಮಾರಾ, ೯೦-೨೩). 
[ ಬಟ್ಟೆ 4 ಬರ್‌ (ಎವರ್‌) ] 
ಬಟ್ಟೆವರಿಯ ? (ನಾ). (?) : ಅಜುವದಿಂಬರ್ಗ್ಗಂ ಕೊಟ್ಟ ವ್ಯವಸ್ಥೆ 
ಯಾವುದೆನ್ನೊಡುಟ್ಯಗೆರಡು ವರಿಸ ಬಟ್ಟೆವರಿಯರ ಪತ್ತುವರಿಸಂಬಜಂ ಮತ್ತ 
ರ್ವ್ವಣಂ (833%. ಸ1-1, 98-06: 870). "ಬಟ್ಟೆಗಾರಕ' ಪರಾ [?] 
ಬಟ್ಟೆವಿಡಿ (ಕ್ರಿ). ದಾರಿಯನ್ನು ಹಿಡಿ; ಮಾರ್ಗವನ್ನು ಅನುಸರಿಸು : 
ಬೆಳ್ಳಿಂಗಳಂ ಬಿತ್ತರಿಸಿದಂತಿರ್ದ ದಶಪುರದ ಬಟ್ಟೆವಿಡಿದು ನಡೆಯುತ್ತೆ 
(ಕಾದಂಉ. ೪೨೬) ; ಶರನಿಧಿಯ ತೀರದ ಪಟ್ಟಣವ ಪಡಿತಳಿಸಿ ಪಾರುವಾರ 
ದೋರಣದ ಬಟ್ಟೆವಿಡಿದೆಡಕಿಕ್ಕಿ ಮೇರುವಿನಿಟ್ಟಣಿಯ ಜನಪದದ ರಾಯರ 
ಕಟ್ಟೆ ಕೇಳುತ ಕಂಡ ಮೈಯಲಿ ಹರಿದುದಗಲದಲಿ (ತೊರರಾ. 9-೯-೨೩) : 
ಬಟ್ಟೆವಿಡಿದವರಿರ್ವರುಂ.. ಮಯೂರಧ್ವಜನ ಪಟ್ಟಣಕೆ ನಡೆತಂದರ್‌ 
(ಶೈಮಿಕಾ..೨೬-೪). [ಬಟ್ಟೈ + ಪಿಡಿ] 
ಬಟ್ಟೆವೋಗು (ಕ್ರಿ). ಇ ಬಟ್ಟೆವಿಡಿ: ಆರಾನುಂ ಬಟ್ಟೆವೋಪರ್‌* ಬೀಡಂ 
ಬಿಟ್ಟಿರ್ದರ್‌ (ನಡ್ಮಾರಾ: 66-8) ; ವಿನಯದಿನಾಮಾ ಭುವನೈಕನಾಥನಂ 
ಸಲ್ಫೆವೆರಸು ಬೇಡುತ್ತಿರೆ ಬಂದನುವಿಸುವ ನಿಮ್ಮ ಮುದುಗಣ್ತನದೊಳಿದೇ 
ನುಂತೆ ಬಟ್ಟೆವೋಪೊಡೆ ಪೋಗಿಂ (60ಫು. ೪-00೬); ಬಟ್ಟೆಮೋಪರ್ಬಟಲೈ 
ಗಟತದುದನಟ್‌ಪುವ ಬಾಡುಂದಳಿರ ಪಾಸಿಕೆಗಳುಮಂ 
[ಬಟ್ಟೈ 4 ಪೋಗು, (ಆಪೋ) ] 
ಬಟ್ವಾಡೆ 'ಬಟವಾಡೆ' ನೋ. 
ಬಡ (ಸಪೂರೂ). `ಬಡವು' ಎಂಬ ನಾಮವಾಚಕಕ್ಕೆ ಸಮಾಸಗಳಲ್ಲಿ 
ಬರುವ ಆದೇಶರೂಪ. ಛೈ ಸೊರಗಿದ; ಕ್ಷೇಣವಾದ : “ಬಡ 
ಗುದುರೆ' ಪರಾ. ೨. ಸಣ್ಣದಾದ ; ಚಿಕ್ಕದಾದ : ಬಡಗಣ್ಕ್‌' ಪರಾ. 
೩. ಅಲ್ಪಶಕ್ತಿಯ ; ಅಸಮರ್ಥವಾದ : 
ದ್ರೋಣನಿದಿರಿ ನಲಿ (ಕುಪ್ಮಾರ್ರೋ. ೧೭-9೦) ೪. ಬಡತನದಿಂದ ಕೂಡಿದ; 
ದಾರಿದ್ರ ದಿಂದ ಇರುವ : ಸಿರಿವಂತರನಿತ್ತ ಬನ್ನಿಮೆಂದಾದರದಿಂ ಕರೆವ 
ಬಡಜೈನನಾದೊಡೆ ಕರೆಯದ ದುರ್ಗರ್ವಿ ಜೈನನೆನಿಕುಮೆ ಕಷ್ಟಂ (ಸಮಶ. 


(ಕಾರಂಉ. ೨೬೬). 


ದ 2 ಇ 
ಬಡವಿರಂಟನನಾರು ಬಲ್ಲರು 


೪೫೩), 


ಬಡಕ, 


ಬಡಬಡಾಗು ಎ ೧. ಅತಿಬಡವಾಗು ; ಸೊರಗು ; ಕೃಶವಾಗು : 

ಮಯ್ತೂನಿರ್ವರುಮುಅಕ ನೋಂತಭಯಮನರಾಗಿಯುಂ ದುರಿತಭೀತಿಯಿಂ 
ನಡುಗಿ ಬಡಬಡಾದೆಂತಾದರ* ( ಕಾಂತಿಫು- ೭೨೭೬೦) ; ತಳೆದನಶನಾದಿ 
ತಪದಿಂ ಕಳೇವರಂ ಬಡಬಡಾಗಿ ಗಿಡಿಗಿಡಿಜಂತ್ರಂ ಮಿಳಿಮಿಳಿಗಣ್ಗಳೆನಲ್‌ 
ನೋಂತಳ್‌ (ಸುಕುರೂ. ೯.6) ; ಬಡಬಡಾದುದು ನಿನ್ನಂಗವಲ್ಲರಿ (ಶ್ರೀಶಾಲ- 
೨೦-೪೦)... ೨. ಅತಿ ಚಿಕ್ಕದಾಗು ; ಹ್ರಸ ೈವಾಗು: ಕಾದಲರ ಪುರುಡಿ 
ನೆಸಕದೊಡನೆ ಇರುಳ ಬಳಗಂ ಬಡಬಡಾಗೆಯುಂ ( ಕಂರ್ರಫ. ೭-೬೨ವ)- 
ಬಡ ಮಾಡು - ಬಡವಾಗುವಂತೆ ಮಾಡು; ಸೊರಗಿಸು; ಕೃಶ 
ಗೊಳಿಸು: ಆ ಕೋಡಗೂ . . . ಬ್ರತೋಪವಾಸಂಗಳಿಂ ಮೆಯ್ಕಂ ಬಡ 
ಮಾಡಿ [೫ಾಾಂ. ದಂಡಿಸುತ್ತಂ] ಸಲ್ವುದೊಂದು ದಿವಸಂ , . . ಮುನಿ 
ವರರ ಪಕ್ಕದೆ ಬರ್ದತ್ತು (ವಡ್ಮೂರಾ. ೦೬೬-೨೪) : ತನುವಂ ಬಡ ಮಾಡಿ 
ಕಾಡಿ ದಂಡಿಸಿದಪನಂಗಜನ್ಮನ ಕವರ್ತೆಯ ದಂಡದ ಪಾಂಗಿದೆಂತುಟೋ 
(ಶಂಶಳಾ- ೩-೦೩). [ ಇಬಡವು ] 

ಬಡಕ, (ನಾ). ೧. ಬಡಕಲಾಗಿರುವುದಂ; ಸಣಕಲು : ಪ್ರಹ್ಲಾದನೆಂದರೆ 
ಪ್ರತ್ಯಕ್ಷ ಆಹ್ಲಾದಮೂರ್ತಿ...ಅಶಕ್ತನಲ್ಲದಿದ್ದರೂ ಮೈ ಬಡಕ (ಏರಾರ. ೭೭). 
ಪಿ. ಬಡಕಲಾಗಿರುವವನಂ ; ಸಣಕಲವ್ಯಕ್ತಿ : ಕ ಪುತ್ಯಯಕ್ಕೆ - 
ಬಡಕಂ. ನಿಡುಕಂ (ಕಮುರ- 3೦8 ಪ್ರಯೋ) ; ರಣಜಿತಸಿಂಗಮಹಾರಾಜನು 
ಗಿಡ್ಡನೂ ಬಡಕನೂ ಆಗಿದ್ದನು (ಕಂಸ9- ೨೦೪) ; ಗೋದೀ, ನಾನು ಬಡಕ 
ಹುಟ್ಟಾ ಇದ್ದೀನಿ. ಚಹದಿಂದ ಬಡಕಾಟಿ ಆಗಿಲ್ಲ (ರಕ್ತರ್ಯ. ೦೬೪). 

[ಬಡ (ಎ ಬಡವು) + - ಕ್ಕ] 

೨_-ಬಡಕ್ಕ “"_ಬಡಿಕ್ಕ' ನೋ. 

ಬಡಕಟ್ಟೆ (ನಾ). ಕೃಶವಾಗಿರುವವಳಂ : ಬಡಕಲಾಗಿರುವವಳು : 
ನಿಮಗೇನು ಜಡಾ ಗಿಡಾ ಆಗಿತ್ತೇನ್ರೋ ? ಬಾಳ ಬಡಕಟ್ಟೆ ಆಗಿ 
ಕಾಣ್ತೀರಿ (ಕುಳನು- ೨೨). [ಬಡ (<ಬಡವು + ಕಟ್ಟು + ವ್ಯ 

ಬಡಕಬೆ (ನಾ). (?) : ಮೂಅನೆಯ ವರಿಸಕೆ ಪ ೩ ಬಡಕಬೆ ನೂಜಕೆ 
ಪ ೨ ಕಿನ್ನುನಿ ನೂಜಕೆ ಪ (ಎಳ. ೩1೪, ತಿರುಮು. ೭೨-3೦; 3509). [?] 

ಬಡಕರಿಸು (ಕ್ರಿ). ಕೃಶವಾಗು ; ಸೊರಗು ; ಒಣಗು : ಬಸಿರ್ಬತ್ತಿ 
ಬಾಯ್ಬತ್ತಿ ಬಡಕರಿಸಿ. ಪಲ್ಡೋಣ'[ಐಾಂ- ಬಾಯ್ಬತ್ತಿ ಪಲ್ಲೋ] 
ಬೆನ್ನು ಕುಸಿದು ಮೊಗವೊಣಗಿ ಕಣ್ಣಂದಿ ಕಾವುಳಂ ಕವಿದೊಡಂ (ಆರರ- ಹ- 
೪೩೬-೨೭)- [ಆ ಬಡ -- ೨. ಇಸ್ಕು) 

ಬಡಕಲ (ನಾ). ಕೃಶನಾಗಿರುವ ವ್ಯಕ್ತಿ : ಅವನೊಬ್ಬ ಬಡಕಲ (6ೂಂ). 

[ಬಡಕಲು + - ಅ) 

ಬಡಕಲು (ನಾ). ೧. ಸೊರಗಿದುದು ; ಕೃಶವಾದದಂ ; ಖಾಯಿಲೆ 
ಯಿಂದ ನರಳಿ ಬಡಕಲಾಗಿದ್ದ ಅವಳ ಮೈಯನ್ನು ನೋಡಿ ನನ್ನ ಮನಸ್ಸಿಗೆ 
ತುಂಬಾ ಸಂಕಟವಾಯಿತು (ಶಕ್ರಕಾಶ. ೪೪). (ಗು). ೨. ಸೊರಗಿದ; 
ಕೃಶವಾದ; ಒಣಗಿದ : ಒಂದು ಬಡಕಲು ಕುದುರೆಯ ಮೇಲೆ ಅವಳ 
ನ್ನೇರಿಸಿ . . . ನಟಿಸುತ್ತಿದ್ದನು (ಕಂಕ. ೩೦); ಆವಳ ತಾಯಿಯು . , 
ಒರಟು ಒರಟಾಡ ಬಡಕಲು ಹೆಂಗಸು (ಮಹಾತ್ಮಾ: 69)- ೩. (ಆಲಂ) ಸತ್ತ್ವ 
ಎಲ್ಲದ ; ನಿಸ್ಸಾರವಾದ : ಅಕ್ಕಿ ತೀರ ಬಡಕಲು ಆಹಾರ (ಅರುಸೌ. ೭೪). 

ಬಡಬಡಕಲು (ದ್ವಿರಂಕ್ತಿ) :  ಅಮಾಂಸಃ, ದುರ್ಬಲಃ, ಛಾತಃ-೩ 

ಬಡಬಡಕಲು ಮೈಯುಳ್ಳವನು, ನರಪೇತಲವನು, ಬಲವಿಲ್ಲದವನು, 
ಅಶಕ್ತನು (ಸಿರ್ಮಾಂಕಿ- 060) - [ಬಡಕು 3. -- ಆಲು (<—ಅಲ್ಸ್‌)] 

ಬಡಕಾಟಿ, ಬಡಕಾಣಿ (ಗು). ೧. ಸೊರಗಿದ; ಬಣಕಲುದ : ಕೋಟಿ 
ಕೋಟಿ ಬಡಕಾಟಿ ದಂಪತಿಯ ಮಾಡಿ ನಾಡ ಲೂಟೆ (ಶಲಾನ. ೩೦೨೪). 
(ನಾ). ೨. ಬಡಕಲು ಮನುಷ್ಯ; ಕೃಶವಾಗಿರುವವನು; ಸೊರಗಿ 
ದವನು : ಗೋದೀ, ನಾನು ಬಡಕ ಹುಟ್ಕಾ ಇದ್ದೀನಿ. ಚಹದಿಂದ 


೬೨೦೭ 


ಬಡಗದೇಶ 


ಬಡಕಾಟಿ ಆಗಿಲ್ಲ (6ಕ್ತರ್ಕ- ೦೬೪. ಬಡಕಾಣಿ ; ಧನಪತಿ ರವಿಗಂ ನೋಡಿ 
ಬಡಕಾಣಿ ಸೊಡರಂ ನೀಡುವೊಬ್ನುಡಿದೆಯ್ದಿರದೆ. ನಡೆನಡೆಯೆಂದರ* 
(ಹಟ್ಮೂರೆ. 3-0೦6). [ಬಡ( «ಎ ಬಡವು) 4 ಕಾಟಿ] 

ಬಡಕಾಣಿ "ಬಡಕಾಟಿ' ನೋ. 


 |ಬಡಕಾಯ್‌ 'ಬಡಗಾಯ್‌' ನೋ. 


ಬಡಕಾಯಿಸು (ಕ್ರಿ). ೧. ಏಳಿಗೆ ಹೊಂದು ; ಅಭಿವೃದ್ಧಿಯನ್ನು 
ಹೊಂದು : ಆ ಮಾಧವ ಒಬ್ಬನನ್ನು ಬಿಟ್ಟರೆ, ತಂದೆ ಮಕ್ಕಳೆಲ್ಲ ತುಂಬ 
ಬಡಕುಯಿಸಿದ್ದಾರೆ (ಶಾರಂರಾ- ೦೬೭). ವ. ಬೆಳೆಸಂ ; ಅಭಿವೃದ್ಧಿ ಪಡಿಸಂ: 
ಅವನು ಸಣ್ಣದಾಗಿ ಅಂಗಡಿ ಹಾಕಿಕೊಂಡು ವೃತ್ತಿಯನ್ನು ಆರಂಭಿಸಿ, 
ಅದನ್ನು ಈಗ ಬಡಕಾಯಿಸಿ ದೊಡ್ಡದ ಮಾಡಿದ್ದ (ಊರುಕ. ೬೪). 
[ಬಡಕ್ಕ ( ಓ « ಹಿಂ. ಬಢನಾ) + -ಇಸ್ಕು] 
ಬಡಕು (ನಾ). ೧. ಕೃಶವಾದುದು : ಬಡವಾದುದಂ. ೨. ಬಡತನ. 
೧, ೨ : ಕೊಂಕು ಬಡಕೆಂಬ ನುಡಿಯಾ ವಾಡ ಮಡದಿಯರವಯವ 
ಗಳೊಳಲ್ಲದೆ ಬಿಜುನುಡಿಯಿಲ್ಲ (ಕಂತು, ೨-೧೪)- ೩. ದರಿದ್ರ ; ಬಡವ. 
ಬಡಕು' ೪ಗ್ಗು ಇ ಬಡವರು ಮುಂತಾದವರು ; ಬಡಬಗ್ಗರು ; 
ಊರೊಳಗೆ "ಬಡಕು ಬಗ್ಗು' ಉಳಿಯಬೇಕೋ ಬೇಡವೊ? (ರಳುಕು. 003). 
ಬಡಬಚಕನೆ « (ಆಲಂ) ಮೆಲ್ಲನೆ ; ನಿಧಾನವಾಗಿ : ಬಡಬಡಕನೆ 
ಸುಳಿದುದು ಸುರಭಿಸಮಾರಂ ಬಂದ ಬಸಂತದ ಸವುಯದೊಳು (೫ಯಳಾ . 


00-೪). [ಬಡಕ್ಕ + -ಉೃ್ಮ? 


ಇ | ಬಡಕ್ಕು “ಬಡಗು” ನೋ 


46 


ಬಡಗ್ಮ 'ಬಡಗು' ನೋ. 
ಬಡಗ್ಗ (ನಾ). ೧. ಉತ್ತರದಿಕ್ಕಿನವನಂ : ನಿನ್ನಂಬೆಯಂ ಕೊಲ್ಲಿಸಿದ 
ತವಸಿಯಂ, ಮೇಣ್‌ ಕೊಂದ ಆ ಬಡವು ಬಡಗನುಂ ತವಿಯದೆೊಳರಿನ್ನೊಂ 
(ರಾರಾ: ೨೦೯-೨೨೪)-೨. ನೀಲಗಿರಿಬೆಟ್ಟದ ಪ್ರದೇಶದಲ್ಲಿ ವಾಸಿಸುವ 
ಒಂದು ಜನಾಂಗ : ಕಂಡಗರು ತುಳುವರು ತೊಡವರು ಬಡಗರು 
(ಅರಳು. ೩೦೪-೬); ಬಡಗರು ಆಡುವ ಭಾಷೆ ದ್ರಾ ವಿಡಭಾಷೆ (03,೦೦. ಎ೯೩). 
೩. ದ್ರಾವಿಡಭಾಷೆಗಳಲ್ಲಿ ಒಂದಂ; ನೀಲಗಿರಿಯ ಬಡಗರು ಆಡುವ 
ಭಾಷೆ ; ಬಹಳಜನ ವಿದಾ ್ವ್ವಂಸರು ಇಂದಿಗೂ ಬಡಗಭಾಷೆಯನ್ನು 
ಪ್ರತ್ಯೇಕವಾಗಿ ಪರಿಗಣಿಸದೆ ಕನ್ನಡಭಾಷೆಯ ಒಂದು ಉಪಭಾಷೆಯಾಗಿಯೇ 
ನೋಡುವರು. ಆದರೆ ಬಡಗಭಾಷೆಯನ್ನೂ ಒಂದು ಪ್ರತ್ಯೇಕ ದ್ರಾವಿಡ 
ಭಾಷೆಯೆಂಬಂತೆ ಸಮಾಕ್ಷಿಸುವುದು ಅಗತ್ಯವೆಂದು ತೋರುತ್ತದೆ (ದ್ರಾಂಿ. 
0a). (ಬಡಗು + ಅ] 
ಬಡಗಣ್‌, (ನಾ). ಸಣ್ಣ ಕಣ್ಣು: ನಿಡಿದಪ್ಪಂಗುಲಿ ಕೆಂಪುವೆತ್ತ ಎವುಳಶ್ರೋತ್ರ 
(ಸ್ರೋತಂ) ಲ(ರ)ಸತ್ತುಷ್ಠರಂ . . . ಬಡಗಣ್ಣೊಪ್ಪುವ ದಕ್ಷಿಣೋನ್ನತ 
ರದಂ ತಾನಾಗೆ ಪುಜಜ್ಕಂ ಗಜಂ (ಲೋಕೋಫೆ- ೦೦-೬೬)- 
[ಬಡ( ಎಬಡವು 1 ಕಣ್‌] 
ಬಡಗಣ್‌, “ಬಡಗು” ಪರಾ. 
ಬಡಗಣ “ಬಡಗು” ಪರಾ. 
ಬಡಗದೆಸೆ (ನಾ)- ಉತ್ತರದಿಕ್ಕು ; ಬಡಗಲು : ಸೀತಾತಗನಿಯ ಬಡಟಿ 
ದೆಸೆಯ ವರಪುಷ್ಕರಾವತೀ ಜನಪದದೊಳ್‌ -(ಕರ್ರಫು- ೦-೨೬) ; ಬಡಗೆ 
ದೆಸೆಯ ಬೀಡಿಳಿದಿರ್ದ ಮೊರಸರ ಪಡೆ ಹನುಮನ ನೇಮದಲಿ ತುಡುಕಿ 
* - - ಬೊಬ್ಬಿಅ್‌ದೇಜ್‌ದರು (ಕುಠ- ೪-೩೭]. “ತೆಂಕದೆಸೆ' ಪರಾ. 
(ಬಡಗ್ಗ (.೭ಬಡಗು) + ದೆಸೆ] 
ಬಡಗದೇಶ (ನಾ). -ಬಡಗನಾಡು ೧ : ಬಡಗದೇಶದೊಳೊರ್ವ ಮಲ್ಲಯ್ಯ 
ನೆಂದೆಂಬ ಮೃಡಭಕ್ತನುಂಟು (ಪರತ್ರ. ಲೀ): 
[ಬಡಗ್ನ («ಬಡಗು) + ದೇಶ] 


ಬಡಗನಾಡು ೬೨೦೮ ಬಡಗಿವೊಲ 
ಬಡಗನಾಡು (ನಾ). ೧. ಉತ್ತರದ ದೇಶ ; ಬಡಗಣ ನಾಡು : ದರ್ಶನ ೧. ಉತ್ತರದಿಕ್ಕಿನ; ಬಡಗಣ: ಪೆರ್ಗ್ಗೊಲ್ಲಿಯುಳ್ಕೂಡಿತ್ತು ಪೆಟಸ್ಲೋ 
ಜ್ಞಾನಚಾರಿತ್ರಂಗಳಂ ಪ್ರಶಿಪಾಳಿಸಿ ಬಡಗನಾಡ ಪಸವು ಶಿಳಿದುದೆ೨ಬು ಗೆಯ ಮೊದಲುಳ್‌ ಬಡಗಾಯ್ವೆ ರ್ಗ್ಗೊಲ್ಲಿಯೆ: ಸನ್ನು ಕಾವೇರಿಯಂಳ್‌ 
ದನಾ ನಾಡಿಂದಂ ಬಂದರ್‌ ವೇಟ್‌ (ನಡ್ಮಾಕಾ. ೯0-0೬): ಬಡಗನಾಡ ಕೂಡಿತ್ತ ಸೀವೆ೨ (ಎಕ. 1೪, ಎಳಂದೂ: ೬೦-೬೬; ಸು. 890). ಬಡೆಕಾಯ್‌ : 
ವ.ಧುರಾಪುರದೊಳ್‌* ವೈಶ್ಯಕುಲಪ್ರಧಾನಂ ಜನದತ್ತನೆಂಬ ಶ್ರಾವಕಂ 


(8ೀ6ಸಂ. 0-೨೦); ಸಮಸ್ತಗೌಡಪ್ರಭುಗಳು ಬಡಗನಾಡ ಶಿಫಿಸರಿ ಗಡಸುಬರ 
ಚಿಕವಿರಪಂಗಳ ಮಂಗ ವಿಠಪಂಗಳಿಗೆ ಸರ್ವವಕಾನ್ಯವಾಗಿ ಧಾರೆ 
ಯನ್ನೆಆ್‌ದುಕೊಣ್ಣ ವುಡುಗೊಅ3 ಗ ೨ ಎರಡು ಹೊನ್ನು (ಮ್ಕೊಆರ: 
೦೯೩೦, ೬೪-6; 1306), ೨. ಉತ್ತರದಿಕ್ಕಿನಿಂದ ದಕ್ಷಿಣಕ್ಕೆ ಬಂದು 
ನೆಲಸಿದ ಬ್ರಾಹ್ಮಣರ ಒಂದಂ ಪಂಗಡ : ಆಚಾರ್ಯ. . .ಅಷ್ಟ 
ಸಹಸ್ರಂ, ಬಡಗನಾಡು, ಬಾರದೇಶಿಕಾರ (ತುಳುನ8 - ೧೭೦)- 
[ಬಡಗ (ಬಡಗು) 4 ನಾಡು) 
ಬಡಗನ್ನಿಕೆಆ್‌ (ನಾ). ಒಂದಂ ಊರಿನ ಹೆಸರು (?): ತನ್ನರಸಿ ಚಿಕ್ಕಬ್ಬೆಗೆ 
ಬಡಗನ್ನಿಕೆಅ್‌ಯ ಬಡಗಣ ಬನರಿಯ ಪಿನ್ನಣ ಕೆಅಕಿಯಮ್ಟಿಟ್ಟ ದೇವರ್ಗ್ಗೆ 
( ಆಬಡಗ್ಮ? + ಕೆಲಿ] 


ಛಾ 


(ಎಳ. vi, ಶಿವಮೊ- ೯೪೬-೧೯೪ ; ಸಂ 915). 
ಬಡಗಬಾಗಿಲು «ಬಡಗವಾಗಿಲು' ನೋ. 
ಬಡಗಮುಖ (ನಾ). ೧. ಉತ್ತರದಿಕ್ಕು ; ಬಡಗು. ೨. ಉತ್ತರದಿಕ್ಕಿಗೆ 

ವಂಖ ವಾಾಡಿದವನು : ವಸುಭೂತಿಯಂ ಬಡಗಮುಖನಾಗಿ ಕುಳ್ಳಿರಿಸಿ 

(ರರ್ಕಾಮ್ಮ. ೦-೦೪೦) - *ತೆಂಕಮುಖ' ಪರಾ, 

[ಬಡಗ್ಮ ( ಎಬಡಗು) + ಮುಖ) 
ಬಡಗಮೊಗ (ನಾ). ಬಡಗಮುಖ ೧ : ವಿಜಯಾರ್ಧಾಚಲ ಕಟಕಾಭಿ 
ಮಂಖೀಕೃತನಿಜವಿಜಯಕಟಕನಾಗಿ ಬಡಗಮೊಗದೆ ನಡೆದು (6೦ಫ. 

6೩-೪೬ ರ) ; ತಣ್ಣೆಯದ ಮುಕ್ಕೂಡು ಬಡಗಮೊಗದೆ ಪೋಗಿ (ಕೊ ಆಂ. 

೦೯೩೪, ೩೮-೮; 21ನೆಯ ಶತ) ;: ಬಡಗಮೊಗದಿಂದೆ ಮೂಜಗದೊಡೆಯಂ 

ಕುಳ್ಳಿರ್ದಂ (ನರ್ರಪಫು. 08೨೬). [ಬಡಗ (ಬಡಗು) 4+ ಮೊಗ] 
ಬಡಗಲ್‌ "ಬಡಗು ಪರಾ. 
ಬಡಗಲು «ಬಡಗು: ಪರಾ. 
ಬಡಗಲೆ, ಬಡಗಲೈ (ನಾ). [ವಿಶಿಷ್ಟಾ] ಎಿಶಿಷ್ಟಾದ್ವೆತಿಗಳಲ್ಲಿ ಹಣೆಯ 

ಮೇಶೆ ಕ ಆಕಾರದ ನಾಮವನ್ನು ಹಚ್ಚುವ ಪಂಗಡ ; 

ರಾಮಾನಂಜಾಚಾರ್ಯರ ಪಂಥೀಯರ ಒಂದು ವರ್ಗ (6). 

ಬಡಗಲೈ: ಶ್ರೀವೈಷ್ಣವಮತದ ಈ ತತ್ವ ಕ್ರಮೇಣ ಬಡಗಲೈ ತೆಂಕಲೈ 

(ಉತ್ತರ ದಕ್ಷಿಣ) ಭಾಗಗಳಾಗಿ ಒಡೆದವು (ಕಾರದ. ೨೪೭)- ತೆಂಗಲೆ' 

ಪರಾ. [ತವಿ, ವಟಕಲೈ) 
ಬಡಗಲೈ "ಬಡಗಲೆ' ನೋ. 
ಬಡಗವಾಗಿಲು, ಬಡಗಬಾಗಿಲು (ನಾ). ಉತ್ತರದಿಕ್ಕಿನ ಬಾಗಿಲು ; 

ಉತ್ತರದ್ವಾರ : ಎಡೆಗೇರಿಯ ಬಡಗವಾಗಿಲ ಶ್ರೀಲಕ್ಷ್ಮೀನಾರಾಯಣ 

ದೇವರಂಗಭೋಗಕ್ಕಂ . . . ಬಿಟ್ಟಿಸಕೆ ತೋಂಟ (ಸ%ಇಇ. 2%-೬, 

೨೬೩-೬೩೦; 116). ಬಡಗಬಾಗಿಲು : : ಆ ಪುರದ ಬಡಗಬಾಗಿಲ್ಲೀ 

ಪವಣಿಂ ಶಿಳಿಯಲೊಂದು ಕೂಗಳತೆಯೊಳಂ ತಾಪಂಗಳನುರ್ಚುತುಂ 

(3 ಕುಕಾ. ೦೦-3). [ಬಡೆಗ್ನ (೭ ಬಡಗು) 4 ಬಾಗಿಲು (- ಬಾಗಿಲ್‌) ] 
ಬಡಗಸಂಡಗೆ (ನಾ). ಒದು ಬಗೆಯ ಸಂಡಗೆ ; “ಕುಂಬಳ ಸಂಡಗೆ' 

(ತೂಶಶಾ. 9-0 ಟೀಕು): ಔ “ ಗದ್ಯಸೂಪದಲ್ಲಿ. . . ನೆಲ್ಲಿಯ ಸಂಡಗೆ 

. . ೬ ತದರೆಕಿನ ತಿರುಳು ಇವು ಸಂಭಾರವಸ್ತುಗಳು ಎಂದಿದೆ ” 

(ಸೂಶಕಾ 9-0 ಟೀಕು): ಹುರಿಯು ಕ್ಕಿಯೆಳ್ಳು * ೬ ೬ ಕರಿಬೇವು ಬಡಗಸಂಡಗೆ 

ಯಿಂಗಂ ಕಡಲೆವಿಟ್ಟರಿಸನದ ಹುಡಿ . . . ಮೆಂತೆಯದ ಚೂರ್ಣ ಹಪ್ಪಳಂ 

ಸಂಭಾರವತ್ತುವಹವು (ಸೂಶಕಾ- 9-0), ಬಡಗ, 4 ಸಂಡಗೆ] 
ಬಡಗಾಯ್‌, ಬಡಕಾಯ್‌, ಬಡಗೈ. ವಡಗಯ*. ವಡಗಾಯ" (ಗು). 


ಶಿ 


6 


(ನಾ). ೨. ಉತ್ತರದಿಕ್ಕು : ಪ್ರತಿಚಿದೆಸೆ ಪೆದ್ದಣ ಎ ವಾಯವ್ವಾ ದೆಸೆ 
ಪೆಟಲ್ತಣ್ಣಲಿನ್ನಡಕಾಯ್ಕೂಕು ಉದಿಚಿದೆಸೆ ಕೆಲ್‌ಯಿನ್ನೀಗ್ಲೊರೆ ಮಟ್ಟ 
(ಎಕ. ೫ (5). ಮುಳಶಾ. ೩೨6-3೨; ಸು. 650). ಬಡಗೈ: ೧. ಕೆಟಕಿಯಿನ್ತೆಂಕೈ 
ನಟ್ಟ ಕಲ್ಲೆ ಪೆರ್ಗ್ಗಟನಿಯಿನ್‌ ಬಡಗೈ ನಟ್ಟ ಕಲ್ಲೆ (ಎಳ- ೩ (3), ಕಕ್ಕವಿ. 
ಸು. 880). ವಡಗಯ್‌: ೧. `ವಡಗಯ್ಗೇರಿ' ಪರಾ. 
ವಡಗಾಯ್‌ ೧. ಮುಚ್ಚನ್ನಿನ್ನಡಗಲ್ಲೆ ಪಡುವಯಾಲೆ ತಾಯುನ್ಹೆಕೆಜಯೆ 
ವಡಗಾಯ್ನುಡುಗಲ್ಲಿ ಕೊತ್ತನ್ನೆ ಕೆಜಕಿಯೆ: (ಎಕ: ೫ (8), ಕಕ್ಕಿ. ೦೦೬-೬೫ ; 
860): ತೆನನ್ಹಾಕಕೆಅ ಎ ಪೆಂರ್ಮುಗಗೆಣ ಎ ವಡಗಾಯ* ಸನ್ಮುಕಿಅಿಮಾವಿ 
ಪಂಳವೆ೨ (ಎಳೆ- 1೪, ಎಡತೊ. ೬೦-೭೪ ; ಸು. 890. "ತೆಂಕಾಯ್‌' ಪರಾ. 
[ಬಡಗು 4 - ಆಯ್ಕ ./ತುಳು. ಬಡಕಾಯಿ, ಬಡಕ್ಕಾಯಿ] 
ಬಡಗಾಳಿ (ನಾ). (?) : ಒಡವೆಳೆದೆಳೆಯ ಲತೆಯ ಕೆಂದಳಿರ್ಗಳ್‌ ಬಡಗಾಳಿಯ 
ಸೋಂಕಿಂ ಪೊಸಪಲಸಿನ ನಿಡುವಣ್ಣಂ ಪೊಡೆಯುತ್ತಿರೆ (8ಯಕಾ. ೦೦-೭). 
[ಣ ಇದು " ಪಡುಗಾಳಿ ' ಎಂದಿರಬಹುದೆ ?] 
ಬಡಗಿ. ಬಡಾಯ್ಕಿ, ಬಡಿಗ, ಬಡಿಗೆ, ಬಡ್ಡಗಿ, ಬದ್ದಗಿ, ಬದ್ದಿ 
(ನಾ). ೧. ಪಂಚಕಾರುಕರಲ್ಲಿ ಒಬ್ಬ ; ಮರಗೆಲಸ ಮಾಡಂವವನು ; 
ತಕ್ಷ: “ತ್ವಷ್ಟಾ, ಕಂಷ್ಮತಟ್‌, ತಕ್ಷೂ, ರಥಕಾರಃ, ವರ್ಧಕೀ-ಈ 
೫ ಬಡಗಿ”. (ಹರಾಹುಂು- ೯೬-೪೩); ನೃಪತಿ ತನ್ನ 
ಬಡಗಿಗಳ೯ ವಿಶ್ವಕರ್ಮನುಂ ವಿಶ್ವ ಶೈ ಮತಿಯುಮೆಂಬೊರಂ ಕರೆಯಿಸಿ 
(ವಡ್ಮಾಂಶಿ. 0೪೭-೪) ; ಬಡಗಿಯಂತೆ ಕೆತ್ತುವರ್‌ ಅಗಸನಂತೆ ಬೀಸಿ 
ಪೊಯ್ವುರ್‌ (ಕರ್ವಾತ್ಮು. ೩-೩೩). ಬಡಾಯ್ಕಿ ; ೧. ನಾಲ್ವತ್ತು 
ಆಳಿನಲ್ಲಿ ಹತ್ತು ಹನ್ನೆರಡು ಅಕ್ಕಸಾಲೆ ಬಡಾಯಿ ವಗೈರೆಯವರು 
(ಕೇಂದ್ರ, 6%). ಬಡಿಗ: ೧. ಒಬ್ಬ ಬಡಿಗನಿಂದ ಆವುದಾನೊಂದು ಗಳೆಯ 
ಹಾಸಿಕೊಂಡೊಯಿದು ಹೋಗಿ ಭೂಮಿಯಲ್ಲಿ ಹೂಡಿ ಹೊಡೆದರೆ ನೀಟವಾಗಿ 
ನಡೆದರೆ ಹೂಡುವರು (ಶಸ -09೭-೦೦೭); ಹಡಗು ಗಾಳಿಗೆ ಲೇಸು ಗುಡುಗ್ಳು 
ಮಳಿ ಬರೆ ಲೇಸು. . .ಊರಿಂಗೆ ಬಡಿಗ ಲೇಸು (ಸರ್ವ. ೦೦೪೦) ; ಬಡಿಗರ 
ಮಾನಪ್ಪ ನು ನಮಗೆ ಈ ಪೆಟ್ಟಿಗೆಯನ್ನು ಮಾಡಿಕೊಟ್ಟನು (ಕಪಪು. ೪-೩): 
ಬಡಿಗೆ : ೧. ತನ್ನ ಬೇಳೆಯ ಬಳಂ ಬಡಿಗೆಯ ಹೊಲದೊಳಗೆ ರುದ್ರಶಕ್ತಿ 
ದೇವರ ಕಾಲಂ ಕರ್ಚಿ" ಧಾರಾಪೂರ್ವಕಂ ಮಾಡಿ ಬಟ್ಟ ಮತ್ತರೆರಡು 
(೪೩. 1, ೨೪-೪೪; 1148). ವ. ಬಡಗಿಯ ವೃತ್ತಿ ,-ಕೆಲಸ : ಹಿರಿಯೂರ 
ಬಡಿಗೆ ಕಂಮಜ್‌ಕೆ ಅಕಸಾಲಿಕೆ ಪಂಚಾಳ ಕೊಲವರ್ತನೆ (ಎಕ.1% (5), ಕಾನಕಾ. 
೬೫-0೬ ; ಸು. 1380). ಬಡ್ಡಗಿ : ೧. “ಬಡಗಿ (ಬಡ್ಡಗಿ, ಬಡಿಗಿ, ಬಡಿಗ) 
ವರ್ಧಕಿ” (ಕದ್ಮಕೋ. ೨೮); ಚಿತ್ತಾರಿ ಕೇತೋಜನ ಮಗಂ ಬಡ್ಡಗಿ ಆಯ್ಕೋಜಂ 
ಈ ಶಾಸನದ ಕಲ್ಲಂ ಗೆಯ್ದಂ (ಮ್ಮ. ೦೯೩೦, ೭೪-೭೩ ; 1063), ವರ್ಧಕಿ___ 
ಬಡ್ಡಗಿ, ಬಡಗಿ (ಕರುದ.೨6೩ ಶ್ರಯೋ), ಬದ್ದಗಿ: ೧. 'ಅರಬದ್ದಗಿ' ಪರಾ. 
ಬದ್ದಿ : ೧. ಪೂರ್ವಕ್ಕೆ ತಾಳಾಗಿ ಉತ್ತರಕ್ಕೆ ತಲೆಬಾಗಿ ಬಿದ್ದ ಮರನ ತಂದು 
ಬದ್ದಿಯ ಕಾರುಕನ ಕೈಯಲ್ಲಿ ಸುಬದ್ಧಿಸಿ ಬಂಧಿಸಿ ಸುದ್ಧಯಿಸಿ (ಸರ್ವವ. 
೦೦೫-೩೬೭). [ «- ಪಾಲಿ. ಪಡ್ಚಕಿ,/ ಪ್ರಾ. ವಡ್ಡಇ./ಸಂ. ವರ್ಧಕಿ./ ಹಿಂ. 
ಬಢಈ ; ಮರಾ. ಬಢಈ, ಬಢಾಈ] 
ಬಡಗಿವೆಸ (ನಾ). ಬಡಗಿಯ ಕೆಲಸ ; 


೬೬-೦೭ ; 


ಐದು ದೇಗುಲಂಗಳ ಬಡಗಿವೆಸ 


ದೊಳ್‌ ಹಡಿಸಲಿಸುವ ಮಂಡಳಿಕ ಮಾಣಿಕಾಚಾರಿ ಹೊಂನೋಜ (ಎಳ. vi), 
ಸಾಗರ. ೦೦೯-೬೪: 1042). [ಬಡಗಿ + ಬೆಸ್ಕ] 

45 ಬಡಗಿವೊಲ (ನಾ). ಬಡಗಿಗಾಗಿ ಬಿಟ್ಟ ಹೊಲ: ಬ[ಡ]ಗಿವೊಲದ 
ಸಂದಿನಲೀಶಾನ್ಯದ ಗುಡ್ಡೆ (೫933-೩೩, ೦೮-೩೮; 980). [ಬಡಗಿ 4 ಪೊಲ] 


ಬಡಗು ೬೨೦೯ 


ಬಡಗು . ಬಡಕ್ಕು, ಬಡಗ,, ವಡಗಂ (ನಾ). ಉತ್ತರದಿಕ್ಕು; ಬಡಗಣ 
ದೆಸೆ : ಅಟ್ಟುದಿಲ್ಲೆಳೆ ಶೇಂಕಿರ್ದುದು ಭಾರದಿಂ ಬಡಗೆನಲ್‌ ಪೆಂಪಾರ್ಗ 
ಗಸ್ತ್ಮಂಬರಂ (ಶುಶಕಾ. 9-೨0) ; ಅವರ ಆಳ್ವಿಕೆ ಬಡಗಿನಲ್ಲಿ ಕೃಷ್ಣಾನದಿಯಿಂದ 
ಹಿಡಿದು ತೆಂಕಲದಲ್ಲಿ ಭವಾನಿನದಿಯ ತನಕ ಪಸರಿಸಿತ್ತು (ಹಾಡುಕ್ತ. 3); 
ತೆಂಕು, ಬಡಗು, ಪಡು ದಿಕ್ಕುಗಳಲ್ಲಿಯೂ ಬೆಳಕು ಹರಡುವುದನ್ನು 
ಕಂಡಿದ್ದೇವೆ (8996- 1, ೪99). ಬಡಕ್ಕು : ಪುಳಿಯಿ[ಂ] ಬಡಕ್ಕು ಪೋದ 
ಪೇರೊ([೧ಗೆ] (ಎ3- ಸ. ೬೭-೬೩: 898). ಬಡಗ : ಬಡಗ ಗಾವುಣ್ಣುಗಳ 
ಪಸುಗೆಯ ಪೊಲನ್‌ (36: ೩೪11: ೩೪-೨೯; 909). ವಡಗು. 
ಬಡಗಣ್‌, - ಉತ್ತರ ದಿಕ್ಕು ; ಮೇರು ಪಡುವಣ್ಣೆ ಸೀತಾಶೀರಂ 
ತೆಂಕಣ್ಣೆ ನೀಲಗಿರಿ ಬಡಗಣ್ಗ್ಣಾ ತಾರಂ ದ್ರಾವಣರಣವಕ್ಷಾರಂ ಮೂಡಣ್ಣೆ 
ತನಗೆ ಸೀಮೆಯೆನಿಕ್ಕು೦ (ಮು. ೨-೦೨): ಪಡುವಣ್ಣೆ, ಬಡಗಣ್ಣೆ 
(ಉಾತಾಳೂ. 8೭ ಪ್ರಯೋ) ; ಬಡಗಣಿನೊಗೆದತ್ತದೊಂದು ದೀಪ್ತಿಪ್ರಸರಂ 
(ವರ್ರಶ- ೦೦-೨೨). ಬಡಗಣ, ವಡಗಣ ಎ ಉತ್ತರದಿಕ್ಕಿನ : ಎಳ 
ಗೊವನೂರ ಬಡಗಣ ಸೀ(ಸೀ)ಮೆಯುಳ್‌ ಕು(ಕೂಡಿ (೩೪. XVII, 
&೬೩-೨೩ ; 8ನೆಯ ಕತ) ; ಜಂಬೂದ್ವೀಪದ ಮೇರುವಿನ ಮೂಡಣ ವಿದೇಹದ 
ಸೀತಾನದಿಯ ಬಡಗಣ ತಡಿಯೊಳ್‌ (60ಫು. ೩-6 5); ತೆಬ್ಯಣ್ಮು ಸೀಮೆ 
ನೆಯ್ದಿಲ್ಲೆಅಕಿಯಾ ಏಜ್‌ ಮೂಡಣ್ಣೂ ಸೀಮೆ ಇಡೆವೆಟ್ಟದಾ ವಡಗಣ್ಣೂ 
ನೀರಿಅಗ (ಎಇ- ೬11, ೨೯-೦೨ ; ಸ. 8ನೆಯ ಕತ). ಬಡಗಣಂ ೩. ಉತ್ತರ 
ದಿಕ್ಕಿನವನು : ಆಕಾರಕ್ಕೆ - ಮೂಡಣಂ, ತೆಂಕಣಂ, ಬಡಗಣಂ 
(ಕನುರ- ೦೦೦ ಶ್ರಯೋ) ; ಪಡುವಣಂ, ಬಡಗಣಂ (ಕಲ್ಮಾಶತಿ. ೪೨೦ ಶ್ರಯೋ). 
ಬಡಗಲ್‌, ಬಡಗಲು - ಉತ್ತರ ದಿಕ್ಕು; ಬಡಗು: ತದ್ದವಾಡಿಗೆ 
ತೆಂಕಲ್‌ ತೊಅಗಲಿಗೆ ಬಡಗಲಿರ್ದುದು ನೆಯ ಸುಖೋದ್ದಿ. ಪಮುನಿಸಿ 
ಬೆಳುಗಲಿದೇಶಂ (ಅಣತಿ. ೦೨-೪೬) ; ನೈರಿತಿಯೊಳ್ಳ ರವುಲಿಗೆಜಕಿಯ ತೆಂಕಣ 
ಕೊಡಿಯಿಂ ಬಡಗಲ್ಪರೆಯೆರದ ಕೊಳನಂ ಬೂದಿವಾಳುಂ (ಸಣ 22-1, 
೩೨-೩೩: 1007); ಸುರರೆಲ್ಲಂ ಬಡಗಲು ನೆರೆದಿರೆಯಾ ದೆಸೆ ಕುಸಿದು ತೆಂಕ 
ನೆಗೆದೊಡೆ (ಸಶುಶ. 00-009): ಬಡಗಲುತ್ತ ರಕುರುನರೇಂದ್ರರ ನಡುಗಿಸಿದರು 
(ಕುಕ್ಕಾತ- ೦9-೩೯). 
[ದೇ.8 ತಮಿ. ಮಲ. ವಟಕ್ಕು; ಕೊಡ. ಬಡಕ್‌; ತೆಲು. ವಡಕು] 
ಬಡಗುದುರೆ (ನಾ). ಸೊರಗಿದ ಕುದುರೆ; ಕೃಶವಾದ ಅಶ್ವ : ಏನನೆಂ 
ಬೆನು ಬಸವ ನೀನೀವಾನೆಮಟ್‌ಗಳು ಬಡಗುದುರೆಗಳನೂನಸಿಯರು 
ವರುಣ ಮೃತ್ತಿಕೆ ಕೆಂಪಿನಚುವೆಗಳು (ಂಸ ಫು. ೨೨-೩೩); ಲಶುನಮುಮೋವು 
ಮನುಪ್ತಂ ಮೊಸರುಮನೊಡಗೂಡಿಕೊಂಡು ಬಡಗುದುರೆಗೆ ಸಂಕಿಸದೊಂದು 
ಪಕ್ಷಮಿಕ್ಕುಗೆ ವಿಶೇಷದಿಂ ಫಲಮನೀವುದದು ನಿಶ್ಚಯದಿಂ (9ಕ್ಮಕಾ- ೭-೩೦). 
[ಬಡ (« ಬಡವು + ಕುದುರೆ] 
ಬಡಗೂಂಟು (ನಾ). * ಬಡಗಂದುರೆ : ಉಡಿದೈ ಬಂಡಿಯನೇನಗುರ್ವೊ 
ಮಗುಚ್ಚುಂ ವಿಕ್ರಾಂತದಿಂ ಕಾಗೆಯಂ ಪಿಡಿದ ಸಂಕಿಸದೆರ್ದು ಕತ್ತೆ 
ಬಡಗೂಂಟೆಂದಿಂಶಿವಂ ನೋವಿನಿಂ ಬಡಿದೈ ಇದೇನಾಶ್ಚರ್ಯಮೊ 
ಸಾಹಸಂ (೨0೫0. ಓ-೬೫). [ಬಡ (-೭ಬಡವು) 4 ಗೂಂಟು] 
ಬಡಗೆಲಸ (ನಾ). ಸಣ್ಣ ಪುಟ್ಟ ಕೆಲಸ; ಚಿಲ್ಲರೆ ಕೆಲಸ; ಬೆಸಸುತಂ ತವೆ 
ಬಿಟ್ಟಿಯಂ ವನಾಡಿಸಿಕೊಳುತ ಬಡಗೆಲಸವಂ ಸಂತಸದಿ ಮಾಡಿಸೆ ಮಾಡಿ 


40 
ಬದುಕುವೆವು (೧ಸಕ್ಯ- ೨೩-೦೪). [ಬಡ (<ಬಡವು) 4 ಕೆಲಸ] 
ಬಡಗೈ 'ಬಡಗಾಯ್‌' ನೋ- 
ಬಡಗೊಂಡಿ (ನಾ). ಕೃಶವಾದ ಕೊಂಡಿ; ಸವೆದ ಸರಪಳಿಯ ತುದಿ: 


ಬಣಜಿಗನ ಬಳಕೆಯಂತೆ ಕೊತ್ತಳಂ ಬಲಾದಾಗಿ ಬಬಲ್ಲ ಬಡಗೊಂಡಿಯಂತಿ 
ರಾಳ್ವೇರಿಯುಲೌದು 'ಕಡುಗೊಯ್ಯಲಾದ ಕೆಯ್ಯಂತೆ ತೆನೆ ಮುದು 
(9ನಂಪು. ೦೦.೮೩ ಠ). [ಬಡ (“ಬಡವು) 4 ಕೊಂಡಿ ] 


ಬಡನುಡಿ 


ಬಡತನ (ನಾ). ೧- ಸೊರಗಿರುವಿಕೆ ; ಸಣ್ಣಗಾಗಿರಂವಿಕೆ ; ಕೃಶತೆ : 
ಸರಳತೆಯೂಂ ಬಡತನಮುಮಬಳಾಮಧ್ಯದೊಳ್‌ (ಎಳ. 2777, «೩೨-೨3; 
980); ಬಡತನಮಂ ಬಡುತಿರ್ಪುದು ನಡು (ಕಾದಂಫೂ. 908); ಅಂಗಕ್ಕೆ 
ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ (ಕೂಕ್ಕತ0-33೩-), ೨. ದರಿದ್ರ ತೆ; 
ದಾರಿದ್ರ, ; ನಿರ್ಗತಿಕತನ : ಜಗದ ಬಡತನಮನೊರ್ಮೆಯೆ ಬಗೆದಂತಿರೆ 
ಕಿಡಿಪ ಚಕ್ರಿ ತನ್ನಿರ್ದೆಡೆಯೊಳ* ನೆಗಲ್ಹ ಬಡತನಮನದನೇಕೆ ಗಡಂ 
ಸೈರಿಸುವನೆನೆ ಪೊದಟ್ಟುದು ಮಧ್ಯಂ (ಅತ್ರ: 6-೩೦): ಎಂತಾನುಂ ಪಡೆದ 
ಧನಮನಸದ್ವ ,ಯಂಗೆಯ್ದೊಡೆ ಬಡತನಮಕ್ಕುಂ (ಕಂಠತಂ. ೩೦೦-೨): 
ನಿನ್ನೆಯ ಸಿರಿಯೆ ಸಿರಿ ಬಡತನವೆ ಬಡತನ (ಕುರ್ಮಾ. ೦೪-೨೦). ೩. 
ಕೊರತೆ; ಅಭಾವ : ಪಿರಿದಹ ನರಕಹಿಂಸೆಗಳನಡಸಿ ಸ್ವರ್ಗವನೀವ ಕರ್ಮದ 
ಕಡುವಿಸಂಪದದಿಂದೆ ಜಾ ನದ ಬಡತನವೆ ಮಿಗೆ ಲೇಸು (ಗಗತಾ. ೦೬-೪೬): 
ದುಡಿಯದೆ ನಮ್ಮ ದೇಶದಲ್ಲಿ ಆಹಾರಕ್ಕೆ ಬಡತನ ಬಂದಿದೆ (ಊ9). 
[ಬಡ (<ಎಬಡವು) 4 - ತನ] 
ಬಡತರ್ಫ್‌ `ಬರೆತರಫು' ನೋ. 
ಬಡತಾವು (ನಾ). ಏನೂ ಇಲ್ಲದ ಜಾಗ; ನಿರ್ಗತಿಕ ಸ್ಥಳ; ಕುಗ್ರಾವಂ : 
ದೊಡ್ಡೊ ಡೆಯ ತನ್ನೆ ಯ ಮಂತ್ರಿಸುರಾ ಬಡತಾವಿಗಟಿ $ಿನಟ್ಟಿದರೇನು 
ನಮ್ಮ ಚೆಕ್ಕೊಡೆಯನಲ್ಲಿಗೆ ಬಂದೆವು (ಈ. ಲ) - 
[ಬಡ ( ಆ ಬಡವು) + ತಾವ್ಯ) 
ಬಡತಿ, ಬಡ್ತಿ (ನಾ). (ಸಂಬಳ, ಹುದ್ದೆ ಮೊದಲಾದುವುಗಳಲ್ಲಿ) ಏರಿಕೆ; 
ಹೆಚ್ಚಳ : ಸರಕಾರೀನೌಕರಿಯ ಬಗ್ಗೆ. ಸಂಬಳ, ಬಡತಿ, ಭತ್ತೆ. ಪಿಂಚಣಿ, 
ಪದವಿ ಇವೇ ಆ ವರ್ಗದ ಪಂಚಪ್ರುಣಗಳಾದವು (ರೂಪಾದ. ಇ); ಬಹು 
ಮಾನದ ಜೊತೆಗೆ ಕೆಲಸದಲ್ಲಿ ಬಡತಿ ದೊರೆಯುತ್ತದೆ (ಕಗಕೊ. 0೬೨); ನಿಮ್ಮ 
ಉತ್ತಮುಕೆಲಸದ ಸಲುವಾಗಿ ನಿಮಗೆ ಯೋಗ್ಯವಾದ ಬಡತಿ ಸಿಗುವ ವೇಳೆ 
ಇದೇ ಅಲ್ಲವೇ ? (ಕಳ್ಳಳಾ- 89). ಬಡ್ತಿ : ಕಚೇರಿಯ ಮಾತು, ಮೇಲಿನ 
ಅಧಿಕಾರಿಗಳ ಎಶ್ವಾ ಸಸಂಪಾದನೆ, ಮುಂದಿನ ಬಡ್ತಿ ಯಾವಾಗ ಬರುತ್ತದೆ? 
ಈ ಮಾತುಗಳೆಲ್ಲ ನಡೆದುವು (ಹಾರೆ. ೦೪); ನನಗೆ ಒಟ್ಟಿಗೆ ಇಪ್ಪತ್ತು 
ರೂಪಾಯಿ ಬಡ್ತಿ ಸಿಕ್ಕಿದೆ (ಕಂ. ೩೦). 
ಬಡ್ತಿ ನೀಡು -ಮೇಲಿನ ಹುದ್ದೆಗೆ ಏರಿಸು: ಮೇಲಿನ ಅಧಿಕಾರಿಗಳು 
ಅವರಿಗೆ ಮೊದಲ ದರ್ಜೆಯ ಗುಮಾಸ್ತ ರಾಗಿ ಬಡ್ತಿ ನೀಡಿದರು (ರೊಂ): 
ಬಡ್ತಿ ಹೊಂದು « ಮುಂದಿನ ಹುದ್ದೆಗೆ ಏರು: ಕಾಲಕ್ರಮದಲ್ಲಿ ಬಡ್ಡಿ 
ಹೊಂದಿ ಮೇಲಕ್ಕೆ ಬರಬಹುದು ಹಾ 0). [._ಹಿಂ. ಮರಾ. ಬಢತೀ) 
ಬಡತಿಗೆ (ನಾ). ಕೋಲು; ದೊಣ್ಣೆ: ಬಡಿಗೆ : ಆಗ ಶಂಭಯ್ಕನವರ ತಲೆಗೆ 
ಬಡತಿಗೆಯಿಂದ ಹೊಡೆದಂತಾಯಿತು (ಕಂಂಣ. 6): ಎಸೆದ ಬಡತಿಗೆಯಷ್ಟು 


ಉದ್ದವಾದ ಮಾವಿನ ಕೊಂಬೆ ಉರಿಯುತ್ತಿತ್ತು. (ಕ್ರ: 4೪). 'ಬಡಿತ' 
ಪರಾ. [ಬಡಿಗೆ ) 
ಬಡನಡು (ನಾ). ಸಣ್ಣಗಿರಂವ ನಡು; ಕೃಶವಾದ ಸೊಂಟ : ಪಾಲ್ಗಡ 


ಲೊಳಮಮರ್ದಿನೊಳಂ ಪುಟ್ಟಿದ ಕಳ್ಳ ಫಸೂರ್ತಿನೊಳಮುಂತೆ ನಡುಗುವ 
ಬಡನಡುಗಳ್ಳೆ ನಡುಕಮುಮಂ . . . ಕೆಯ್ದೆಯ್ದು (ಶುಠಕಾ- ೩-೦6 ಈ); 
ನೆಲೆಮೊಲೆಯ ಬಿಣ್ಣಿಂಗೆ ಬಡನಡು ಬಳ್ಳೆ (106. ೨-00೩ ವ); ಕರಿಕುಂಭ 
ಜಘನ ಬಡನಡು ಬಟ್ಟಬಲ್ಮೊಲೆ ಕಂಬುಕಂಧರವುಡುರಾಜಮುಖವು ಪದ್ಮಿನಿಗೆ 
(ರೋಹಕ. ೦೮-೩೪). [ಬಡ ( ಬಡವು 4 ನಡು) 

ಬಡನುಡಿ (ನಾ). ದಂರ್ಬಲವಾದ ಮಾತು; ಸತ್ತ್ವವಿಲ್ಲದ ನುಡಿ: 
ಮನದೊಳಿದ್ದುದನೆಹಗೆ ಹೇಳಿದೆಯೆನುತ ಪಡೆದಾ ದೊಡ, ಸ ಹೊಟ್ಟೆಯನೆನುತ 
ಬಡನುಡಿಯಂ ನುಡಿವರೇ ಭಕ್ತರೊಳಗೆನುತ (ಇತಪು- ೫೯-೦೪), ಜಲಬಿಂದು 
ಶುಕ್ತಿಕೆಯೊಳು ಬೀಳೆ ಮುತ್ತಾಗಿ ಬೆಲೆವಡೆವಂತೆನ್ನ ಬಡನುಂಡಿ- ಬೆಲೆವಡೆಯದೆ 
ವಖಾಣು ದೆ (ಕಳು. 9-06); ಬಡನುಡಿ ಬಲ್ನುಡಿ ಬಡದೈವಕಲ್ಲದೆ ಬಡಶಬ್ಧ 


ಬಡಹ 


ನಿನ್ನ ಪೊಂದುವದೆ (8830. ೭೨-೬೩). [ಬಡ (“ಬಡವು + ನುಡ್ಮಿ) 

ಬಡಪ, ಬಡಹ (ನಾ). ಎಡಬಿಡದೆ ಸಂರಿಯಂತ್ತಿರುವ ಮಳೆ; 
ಜಡಿಮಳೆ: ಕಿತ್ತಂಬಿನ ಬಡಪಮಿದೆನಿಸಿ ಐಂಂಡ್ಕನಂಬಂ ಕಅಕಿದಂ (ತೂತಳಾ- 
ಎ60) ; ತಂದಲ್ಲೋನೆ ನಟ್ಟ ಬಡಪಮೆನಲ್ಲುರಿದುವು ಬಿಡದೆ 
ಮಚಟಕಿಗಳಿರುಳುಂ ಪಗಲುಂ (ಹ. ೪-೩೨): ಬಡಪಂ ಜಿಂಬತ್ತೆ ಮೇಪಂ 
ಮಣಕಿದು ಬಿಡದೊಡಲ್‌ ಕೋಡೆ . . . ನಿಂದಿರ್ದುದೋರೊಂದೆಡೆಯೊಳ್‌ 
ತಾಅಲ್ಲಳೊತ್ತಂಬಿಡಿದು ಮೃಗಮೃಗೀವೃಂದಮೋರಂದದಿಂದಂ (ಶಂರ್ರಪು. 
ಇಲಿ. ಬಡಹ : ಪೋದುದಾಗಳಂತೆಡೆವಿಡದಿರ್ದ ಶಕ್ರಧನುವಾ ಬಡಹಂ 
ಬರೆ ಮೇಘಕಾಲದೊಳ್‌ (ತುತೂ. ೩-೩): ಬಡಹಂ ಕೈಕೊಂಡು 
ದುರ್ವೀತಳಮದು ನೆಅ್‌ ಜೌಗೆಟ್ಲು . . . ಕಂಪಲ್ಮಸಗೆ (ಕಕ್ಕ: ೦೨.೩೬); 
ಮುಗಿಲೇಖ್‌ ಸುರಿದುದು ಬಡಹವಾ ಜೀವಂಜಸೆಯ ಕಣುನೀರೊಗುವ 
ತೆಅದಿ (ಹಳ್ಳ. ೩೦). (“ಪ್ರಾ. ವಡಪ್ಪ] 

ಬಡಪಟ್ಟು " ಬಡಪೆಟ್ಟು ' ನೋ. 

ಬಡಪಡು ' ಬಡವಡು ' ನೋ. 

ಬಡಪತ್ತು (ನಾ). * ಬಡತನ ೨ ; ನಾನೂ ಬಡವನೇ ; ಬಡಪತ್ತಿನಲ್ಲಿ 
ಹುಟ್ಟಿ ಬೆಳೆದವನು, ವಾರುನ್ನದಿಂದ ಪರೀಕ್ಷೆ ಪಾಸು ಮಾಡಿದವನು 
(೩೫ ರು- ೦೦೦). [೯-ತುಳು. ಬಡಪತ್ತ್‌] 

ಬಡಪತು (ನಾ). ಅಸಹಾಯಕಸ್ಥಿ ತಿಯಲ್ಲಿರುವ ಪಶು ; ದಃಸ್ಥಿತಿಯ 
ಲಿರುವ ಪ್ರಾಣಿ : ಕೆಸಲಲ್ಲಿ ಬಿದ್ದ ಬಡಪಶುವಿನಂತೆ ಅನು ದೆಸೆದೆಸೆಗೆ ಬಾಯಿ 
ಬಿಡುತ್ತಿದ್ದೆನಯಸ್ಯಾ (9ಕವ- ೪. ಆ). [ಬಡ («ಎ ಬಡವು) + ಪಶು] 

ಬಡೆಪಾಯಿ (ನಾ). ೧. ದುರ್ಬಲ ; ಅಸವಂರ್ಥ ; ಅಶಕ್ತ: ನಮ್ಮಂತಹ 
ಬಡಪಾಯಿಗಳು ಇಂತಹ ಕೆಲಸಕ್ಕಿಳಿದರೆ ಕಾರ್ಯ ಸಫಲವಾಗಬಹುದೆನ್ನುವ 
ನಂಬಿಕೆ ಇಲ್ಲ (ಕುಕುಳಾ. ೬೪): ಬಡವಾಯಿಗಳು ಹೋರಾಡುತ್ತಿರುವ 
ಸಾಮ್ಯವಾದಿ ಸಮಾಜರಚನೆಯೇ ಇದು (ಛರುತಾ. ೦೨); ಈ ನೆಲವೆಲ್ಲವು 
ಕಾಗದವೂದರೆ ಜಲವೆಲ್ಲವಾದರೆಶಾಯಿ ಮರ ಗಿಡವೆಲ್ಲವು ಲೆಕ್ಕಣಿಯಾದರೆ 
ಬಡಪಾಯಿ ಸಾಕು ಬಡಾಯೆ (ಇಂಣತ. ೦೩-೬). ೨. ನಿರ್ಗತಿಕ; 
ದರಿದ್ರ: ಅಯ್ಕೋ ತಾನು ಬಡಪಾಯಿ _ ಹೇಗೆ ಅಥ ಸುಖ 
ಸಿಕ್ಕೀತು ? (6ದರೂ. 83); ನನ್ನಂಥ ಬಡವಪಾಯಿಯನ್ನು ಯಾರೂ 
ಕೇಳುವುದೇ ಇಲ್ಲ (ಕತ. ೩9): ಆ ಬಡಪಾಯಿಯ ಅಂತರಂಗದಲ್ಲಿ 
ಏನೇನು ಅಡಗಿದೆಯೋ ದೇವರೇ ಬಲ್ಲ! (ಎಕಯೋ. ೦೬೩)- (ಗು). ೩. 
ಸೊರಗಿದ; ಕೃಶವಾದ; ಒಣಗಿದ : ಆ ಬಡಪಾಯಿ ಪ್ರಾಣಿ ಬುಯಾರಿಕೆ 
ಯಿಂದ ಈ ಅಮೃತಸರೋವರಕ್ಕೆ ಬಂದಿತ್ತು (೫. ೩೦): ಬಡಪಾಯಿ 
ಶೇಟಜಿಯ ದೇಹದಲ್ಲಿ ಉಳಿದಿದ್ದ ಚಟುವಟಿಕೆಯೂ ತೀರಿ ಹೋಯಿತು 
(6ಕ್ಕಗೋ. ೩೫. [ಬಡ ( «ಎ ಬಡವು) 4 ಪಾಯ್ಕಿ) 

ಬಡಪಾರ್ವ, ಬಡಹಾರುವ (ನಾ). ದರಿದ್ರನಾದ ಬ್ರಾಹ್ಮಣ; ನಿರ್ಗತಿಕ 
ನಾದ ಬ್ರಾಹ್ಮಣ: ಎಮ್ಮಂ ಬಡಪಾರ್ವರನರಸರೆ ನೀವಿಸಾಗಳಣ 
ಎರಆ್‌ಯಿರೆೊ ವೇಟಃಂ (ಶಂಶರಾ. ೨-೩೩); ಈ ಕುಲಾಂಗನೆಯರೀ 
ಬಡಪುರ್ವನ ನುಟರಾಗರೇ (ಊ೪- 00-83); ಬಡವಾರ್ವರೊಳ್‌ ಬೆಳೆದು 
ಬಾಯ್‌ ಬಡಿವುದನ್‌ ಕಲ್ತೆ (ಅತೃಕ್ಕಾ. ೪೩-699). ಬಡೆಹಾೂರುವ : ಈ 
ಖುಖಗಳೇ ಬಣಗುಗಳು ಬಡಹಾರುವರು (ಕುಪ್ಶಾಸ- 6-೩೬) - 

[ಬಡ (ಆ ಬಡವು) ೪ ಪಾರ್ವ] 

ಬಡಪೆಟ್ಟು, ಬಡಪಟ್ಟು (ನಾ). ಬಡಿಯ ಏಟು; ದೊಣ್ಣೆಯ ಹೊಡೆತ. 
ಬಡಪಟ್ಟು. ಬ 

ಹ ಬಡಪಟ್ಟಿಗೆ- (ಆಲಂ) ಸುಲಭವಾಗಿ; ಸರಾಗವಾಗಿ; 

eA 4. ಕೆಲಸ ಬಡಪೆಟ್ಟಿಗೆ ಆಗೋಲ್ಲ (ಕುತುತೂ. ೨೦೪); 

*ಗರುಜನ, ಬಡಪೆಟ್ಟಿಗೆ ಅಂಥದಕ್ಕೆ ಒಪ್ಪಗೆ ಕೊಡುತ್ತಿರಲಿಲ್ಲ 


೬೨೧೦ 


ಬಡಬಶಿಖ 


(108-೩8); ರಂಗಣ್ಣ ಬಡಪಟ್ಟಿಗೆ ಮನೆಯಿಂದ ಹೊರಡುತ್ತಿರಲಿಲ್ಲ(ಕಕ್ಕೂರು. 
೨೩೦) : ಆನಂದ ವಸಂತರ ನಡುವೆ ಚರ್ಚೆ ಪ್ರಾರಂಭವಾದರೆ . , . 
ಬಡಪಟ್ಟೆಗೆ ಮುಗಿಯುತ್ತಿರಲಿಲ್ಲ (ದರಸ: ೨೪). (ಎ ಬಡ್ಮಿ + ಪೆಟ್ಟು) 

ಬಡಬ (ನಾ). ೧. ಸಮುದ್ರದ ಒಳಗಿರುವ ಬೆಂಕಿ: ವಡಬಾಗ್ಗಿ; 
ಕಡಲ್ಲಿಚ್ಚು: ಕಡಲೊಳಿಡಲೊಡನೆ ಬಂಬಲುಗಿಡಿಯ ಗಡಣದಿಂ ಬಡಬನೊಡ 
ಗೂಡಿತು (೪೪24. ೦-6); ಕಣ್ಣೊಪ್ತ ಬಂದಶ್ತಿಭೇಂದ್ರಂ , ಬಡಬ 
ನಳುರ್ಕೆಯೊ ಭೈರವನಡರ್ಪೊ ಮಿಳ್ತುವಿನ ದರ್ಪಮೋ . . . ಎಂದಿನೆ 
ಕಣುತ್ತು ತಾಗಿತ್ತಾಗಳ್‌ (ಉ88- ೬-63). ೨. (ಕಾಮಶಾ] ಸ್ತ್ರೀಯರಲ್ಲಿ 
ಒಂದು ಗುಂಪು : ಬಡಬಜಾತಿ ಸ್ತ್ರೀಯಾಗಲಿ ಹರಿಣಿಜು* ಸ್ತ್ರೀಯಾಗಲಿ 

. ಕಾಮೋತ್ಸವಕ್ಕೆ ಪ್ರಿಯಳು (ಉಮಕಾ. ೨೧೬). [ಸೆಂ.] 

ಬಡಬಜ್ವಾಲೆ (ನಾ). - ಬಡಬ ೧ : ಬಡಬಜ್ವಾಲೆಯ ವಸ್ತುಲಿಂಗತತಿಯೆಂ 
ಬಂತಿರ್ಪ ಕಣ" ಚಕ್ರದಿರ್ಕಡೆಯಂ ಬಾಯೊಳಿಟುಂಕಿದಂತೆ ಘೊಳಿಖಂ 
ಕೆೊಂಕಿರ್ದ ಕೂರ್ದಾಡೆ (6050. ೪-೪). (ಸೆಂ. ಬಡಬಜ್ವಾಲಾ] 

ಬಡಬಡ, (ನಾ). ತ್ವರಿತ, ಶೀಘ್ರತೆ. ನಿರರ್ಥಕತೆ ಇತ್ಯಾದಿಗಳನ್ನು 
ತಿಳಿಸುವ ಒಂದು ಅನುಕರಣಶಬ್ದ : ಪರಲು ಪರಿವಾರ ಬಡಬಡೆನಲು 
ಮುಗುಳುನಲಿ ನಗುತ್ತ (ಎ೪. ಭಃ. ಗೆ. ೦೦೯-೦೦; 1೬50 ?). 

ಬಡಬಡ್ಕ (ಅ). ಬೇಗನೆ, ಶೀಘ್ರವಾಗಿ ಎಂಬ ಅರ್ಥದ ಒಂದು ಅನು 
ಕರಣಾವ್ಮಯು : ಎಷ್ಟನೆಯ ಪಾಠ ಅಂತ ಹೇಳಿಬಿಡಿರಿ. ಬಡಬಡ ಅಂದು 
ಬಿಡುವೆ (ಮೀ ೪); ಹೋಗಿ ಬಡಬಡ ಬೇರ್ಮುನೆ (ವರನಿರುವ ಮನೆ) 
ಯಿಂದ ಮದಲಿಂಗನನ್ನು ಕರೆಕೊಂಬರಿ) (ಸುಶಸ್ರೂ. ೩೨). 

ಬಡಬಡಕ (ನಾ). ಬಡಬಡ ಎಂದು ಮಾತನಾಡುವವನು : ಬಡಬಡಕ 
ರನು ಹೇಳದಿರು ಮನ ನಡುಗುತಿರ್ದುದು  ಮದನಹರನೆದೆ ಮಿಡುಕು 
ತಿರ್ದುದು (ಕೊರರಾ. 4-೪೬-೪೦). [ಬಡಬಡ, + ದಾ ಕ್ಮ) 

ಬಡಬಡಕನೆ " ಬಡಕು ' ಪರಾ. 

ಬಡಬಡಗುಟ್ಟು (ಕ್ರಿ). ವೃರ್ಥವಾದ ಮಾತನ್ನಾಡು ; ವಟಗುಟ್ಟು ; 
ಗಳಹು : ಬಡಬಡಗುಟ್ಟಿ ಬಾಯಾಆ್‌ ಬಹಳ ಕಾಲ ಗೊಡೆಗುಟ್ಟಿ ಶಾಸ್ತ್ರಿ 
ಗಳಹರ ನಡೆಯ ನಗುತ ಕ್ಷಣದೊಳು ಶಾಸ್ತ್ರವಾರ್ಧಿಯ ಕಡೆಗಂಡ ಕುತಲ 
ನೆಯ್ದಿ ದನು (ಕರತ. ೭೨-೬೨). [ಬಡಬಡ, + ಕುಟ್ಟೂ] 

ಬಡಬಡನೆ (ಅ). ಜಾಗ್ರತೆಯಾಗಿ ; ತ್ವರಿತವಾಗಿ : ಹತ್ತೇ ರೂಬಲ್‌ 
ಸಾಕು ಎಂದವಳು ಬಡಬಡನೆ ನುಡಿದಳು (ರರು. ೦9). 

[ಬಡಬಡ್ಕ 4+ - ಆನೆ] 

ಬಡಬಡಾಗು : ಬಡ ' ಪರಾ. 

ಬಡಬಡಿಕೆ (ನಾ). ಗಳಹುವಿಕೆ ;: ಹರಟುವಿಕೆ ; ವೃರ್ಥಾಲಾಪ : ಬಿಡು 
ಗಡೆಯು ಬಂದಿತೆಂಬ ಬಡಬಡಿಕ ನಿಲಿಸೊ ಹುಂಬ (೩801: ೪); ಬಾದ 
ಷಹನ ಬಡಬಡಿಕೆಗೆ ಶಿವಾಜಿಯು ಬೆದರಿ ಬೆಂಡಾಗತಕ್ಕವನಲ್ಲ (ಹೀರು. 90) - 

[ಬಡಬಡ,  - ಇಕೆ) 


ಬಡಬಡಿಸು (ಕ್ರಿ). ಇ ಬಡಬಡಗುಟ್ಟು : ನುಡಿಯಲೇನುಳಿದವರನೆಣಿಕೆ 


ಯೊಳಿಡುವೆನೇ ಲೋಕತ್ರಯವನೆಂದೊಡನೊಡನೆ ಬಡಬಡಿಸಿ ಮಾಸೆಯ 
ಮುರಿದನಸುರೇಂದ್ರ  (ಅಠಂಕಾ- ೧-೩-೩) ;: ಮುದುಕಿ ಬನುವನನ್ನು 
ಮುಂದೆ ನಿಲ್ಲಿಒಕೊಂಡು ಅದೇನನ್ನೋ ಬಡಬಡಿಸುತ್ತಿದ್ದಳು (೧). ೩8). 
[ಬಡಬಡ್ಮ + -- ಇಸ್ಮು) 

ಬಡಬಶಿಖ (ನಾ). ಎ ಬಡಬ ೧ : ಬಡಬಶಿಖಿಯನು ಕರದಿ ನಂದಿಪ . . . 
ರಕ್ಕ ಸಪಡೆಯ ಕೂಡಿದು ರಣಕೆ ಹಿಂಗರಗೈದು ಹೊಜವಂಟ (೪980. 
45-೬೩) ; ಬಡಬಶಿಖಿಯಲ್ಲಿ ಪರ್ಬವ ಪೊಡರ್ಪನೊಳಕೊಂಡು ಮೇಲೆ 
ಮೇಲೈತರ್ಪೆನ್ನೊಡಲುರಿಯನವಧರಿಸು (ಕಾ೫ಕೇ- ೦೩-೦೪೭)- 

[ಸಂ. ಬಡಬಶಿಖಿನ"] 


ಬಡಬಾಗಿ ೬೨೧೧ 


ಷ 


ಬಡಬಾಗ್ನಿ (ನಾ). . ಬಡಬ ೧: `"ಕಡಲ್ಲಿಚ್ಚು ಬಡಬಾಗ್ನಿಯಕ್ಕು” 
(ಕರುಂ. ೦೩) ; ಜಿನಭಾವನೆಯೆಂಬ ಬಡಬಾಗ್ನಿಯಿಂ ವಿಷಯಸಾಗರಮಂ 


ಪೀರದೆ . . , ಶಾಶ್ವಶಸುಖಂ ದೊರೆಕೊಳ್ಳದು (ರರ್ಶಾಕ್ಕು. ೩-೪೭) ; 
ಬಡಬಿಂಗ್ನಿ ನೊರಜಿನ ದಾಳಿಗಳುಕುವುದುಂಟೆ (ಕುಠ್ಮಾರ್ರೋ- ೨-೬೪). 
[ಸಂ.) 


ಬಡಬಾನಲ, ಬಡಬಾನಳ (ನಾ). ೧. ಆ ಬಡಬ ೧: ಬಡಬಾನಲಂಗೆ 
ಸೆಡೆದಂಗಡಲೆ ಸರಣ್ಟೊಕ್ಕುದಮುರಶೈಲಮರ೦ (ಶಂಕಾನಾ, 0-008). ೨. 
ಒಂದು ಬಗೆಯ ಮಂತಾ ಶಸ್ತ್ರ; ಆಗ್ನೇಯಾಸ್ಟ್ರ : ಹರಿ ಬಡಬಾನಲವ 
ತೊಡೆ ದನುಜ ಕೈದುವ ಬಿಸುಟು ನಿಂದನು ತನಗೆ ಬಂದುದು ಮರಣ 
ವೆಂದೆನುತಾಗ ಕೈಮುಗಿದು (ಉೌಕಿರಾ. ೩೩-೬೩). ಬಡಬಾನಳ ; ೧. 
ಅಗುರ್ವರಿವರಿಯುತ್ತುಮಿರ್ಪಣಿ ಬೃಹದ್ಭಡಬಾನಳನಂತೆ ತೋಜ 
(ಕಂಶಫಾ- 6-೯೯) : ಬಡಬಾನಳನ ಶಿಖಾವಳಿ ಕುಡಿಯಿಟ್ಟುದು (ಶಾಂತೀಕ್ಕ. 
08-00) ; ಮಳೆಗೆ ಮೊಗದಿರುಹುವುದೆ ಬಡಬಾನಳನು (ಕುಬ್ಮಾರ್ರೋ, 
1-34) [ ಸಂ.) 
ಬಡಬಾನಳ "ಬಡಬಾನಲ' ನೋ. 
ಬಡಬಿಜ್ಞೆ (ನಾ). ಕಡಮೆಯಾದ ಎದೆ ; ಅಲ್ಪವಿದ್ಕೆ: ಮಗನೆ ಕಡು 
ಗುದುರೆಯುಂ ಬಡಬಿಜ್ಜೆಯುಂ ಸಮಂ ಮಗನೆ ನಾಣ್ನುಡಿ ತಪ್ಪದೆಂಬು 
ದಿಂತೀ ಕ್ರಮಂ (ಠಂಂಕ- ೦೯-೦೦೪). [ಬಡ («ಎ ಬಡವು)  ಬಿಜ್ಮೆ] 
ಬಡಬೆ (ನಾ). ೧. ಹೆಣ್ಣುಕುದಂರೆ : ಬಡಬೆಯ ಬೆನ್ನೊಳ್‌ ನರನಟಃ 
ದೊಡಮಂತಾ ಬಡವೆ!ಬೆ] ಸಮರದೊಳ್‌ ಶರಹತಿಯಿಂ ಮಡಿವೊಡಮೆಂತುಂ 
ಸ್ವರ್ಗಂಬಡೆಗುಮೆ ತತ್‌ಕ್ಷಣದಿನವನಧೋಗತಿಗಿಟಿವಂ (ಅಕ್ಕಕಾ- ೨-೩೨) - 
ಪಿ. ಎ ಬಡಬ ೨ : ಬಿಡದೆ ಮೃಗಿಯು ವೃಷನಂ ಬೆರಸೆ ಬಡಬೆ ಹಯನು 
ಬೆರಸೆ ಈ ಎರಡು ನಿಧಾನಿಸುವೊಡೆ ಉಚ್ಛತರೆವು (85ರ. ೪-೨4) ; ಹರಿಣಿ 
ಬಡಬಾ ಕರಿಣೀ ಯಾ ಮೂರು ಪ್ರಕಾರ ಸ್ಟ್ರೀಜಾತಿಯಿಹುದು (ಗಂ: 
೪೯೩-೪). [ಸಂ. ಬಡಬಾ) 
ಬಡಮತಿ (ನಾ). ಅಲ್ಪವಾದ ತಿಳಿವಳಿಕೆ: ಇನಿತು ಬಡಮಶಿಯಿಂ ಬಸವ 
ರಾಜನ ಕೃತಿಯ ನಾನೆಂತು ರಚಿಸುವೆನು (೩ಸಪು. ೦-09) - 
[ಬಡ (ಆ ಬಡವು) 4 ಮತಿ] 
ಬಡಮದುವೆ (ನಾ). ಕಡವೆಂ ವೆಚ್ಚದಲ್ಲಿ ಮಾಡುವ ವಮಂದುವೆ: 
ಬಡತನದ ಲಗ್ಗೆ: ಈ ಸುತಂಗೊಂದು ಬಡಮದುವೆಯಂ ಮುಳ್ಪಿೆ 
(ಕರಂ: ೦೩-೫)- [ಬಡ ( «ಎ ಬಡವು) 4 ಮದುವೆ) 
ಬಡಮನ (ನಾ). ೧. ಹುರಂಳಿಲ್ಲದ ಮನಸ್ಸು: ಅಲ್ಪಮನಸ್ಸು: ಇಲ್ಲವೆಯ 
ಮೇಲೆ ಕಂಚೊಡೆದಂತೆ ಬಡಮನವೆನ್ನ ಕಾಡಿತ್ತಯ್ಯಾ (ಸನ. ೨೭೭): 
ಮಜುಗಿ ಮನದೊಳ" ಮುನಿದು ಕೆಲದ ಕಡುನೀಜರನಡರೆ ನೋಟ್ಟ ಬಡ 
ಮನದ ಮಂಡಳಿಕಮಂಡಳಿ (ನರ೯ಭ್ಛಿ.೯-೪೩ 5): ಈ ಬಡಮನದ ವಿಪ್ರನದೇನ 
ಬೇಡಿದ (ಸಂ6ಕ. 90-30), ಪಿ. ಹೇಡಿ: ಧೈರ್ಯಗೇಡಿ : ಡಮರುಗ 
ಹಸ್ತ ಭಸ್ಮೂಸುರಗಳ್ಳಿ ಬಡಮನನಾಗಿ ನಡನಡುಗಿ ಡಮರುಗವಾತವೆತ್ತನ 
ನೋವಿದ ಚಂಡಮಹಿಮಗಾನೆಅದುವೆನು (67390. ೭೦-೩೩). 
[ಬಡ.( «೭ ಬಡವು) 4 ಮನ] 
ಬಡಮಲ್ಲ (ನಾ). ಅಸಮರ್ಥನಾದ ಮಲ್ಲ: ಬಡವಂಲ್ಲರನೆಲ್ಲರುಮಂ 
ಪಡಲಿಟ್ಟೆ ` ಕಂಸನುಜದೆ ಮಜ3ದಿರ್ದೆಡೆಯೊಳ್‌ ಮಡಿಪಿದೆಯದಿನ್ನು ನಡೆ 
ಯದು ಕಡಲೆಗಳಂ ತಿಂಬ ಮೊಗ್ಗು ಕಲ್ಗಳೊಳುಂಟೇ (ನೀಖಪು. ೦೦-೯೯): 
[ಬಡ («ಎ ಬಡವು) + ಮಲ್ಲ) 
ಬಡಮಾತು (ನಾ). ತಾ ಬಡನುಡಿ : ಬಡಮಾತನಾಡಿದೆ ತವ ಪಂಚಬಾಣಕ್ಕೆ 
ಮೃಡ ವಿಧಿ ಎಷ್ಟು ದೇವೇಂದ್ರ ಒಡಲೊಳು ಪೆಣ್ಮುದ್ರೆವೆತ್ತರು (ಕೋಶತ: 
೩-೪೮). [ಬಡ («ಎ ಬಡವು - ಮಾತು, ] 


16 


20 


30 


40 


46 


ಬಡವಡು 


ಬಡರು (ಕ್ರಿ). ಗಾಬರಿಯಿಂದ ಬೆದರಂ.. ಬೆಚ್ಚು. 


ಬಡರು ಬೀಳು, ಬಡರಿ ಬೀಳು ೬ ಗಾಬರಿಯಿಂದ ಬೆದರಿ ಬೀಳು .- 
ಬೆಚ್ಚಿಬೀಳು : ನಿದ್ರಿಸುತ್ತಿದ್ದ ಪೀಂಚಲು ಏನೋ ದುಃಸ್ವಪ್ನದಿಂದ 
ಎಚ್ಚರುವಂತೆ ಬಡರು ಬಿದ್ದೆದ್ದಳು (ನುರೆಕು. ೨೬೩) ; ತತ್ತರಿಸಿದ್ದ ಸಲಗ 
ಮತ್ತೆ ಬಡರಿ ಬಿದ್ದು ಎದ್ದು ಓಡಲು ಪ್ರಯತ್ನಿಸುತ್ತಿದ್ದಂತೆಯೇ ಫಯ 
ಅದನ್ನು ಹೊತ್ತುಕೊಂಡು ಮನೆಯ ಕಡೆಗೆ ಇಳಿದರು (ಕುರು. ೦೨೩) ; 
ಕಲು ತೆಗೆದುಕೊಳ್ಳುವಂತೆ ನೆಲಕ್ಕೆ ಕೈಯಿಟ್ಟು ಬಾಗಲು, ನಾಯಿಗಳು ಬಡರಿ 
ಬಿದ್ದು ಹಿಂದಕ್ಕೋಡಿದವು (ಕಾತೂರು. ೪೬೨). [ಆ ಬೆದಜು,] 


ಬಡವ (ನಾ). ೧. ಕೃಶನಾದವನು ; ಸೊರಗಿದವನು : “ ಬಡವನೆನಲ್‌ 


ಕೃಶಂ ” (ಕರ್ಣಾನಿ. ೬೩೬) ;: ಕಾಮಸಂತಾಪದೆ ಬೆಂದವಂಗೆ 
ಬಡವಂಗದವಂಗತಿದುಃಖತಂಗೆ ಧಾತ್ರೀಪಶಿಕೋಪದೊಳ್ಳೊಡರ್ದವಂಗೆ 
ಶರಣ್ಟೆ ಅತಿಲ್ಲ (ಸಮಶ. ೦-೦೪೨) : ಬಡಿವೆತ್ತ [ಬಡವ]ನಂತೆ ಶಕ್ತಿ 
ಗೆಟ್ಟು (ಕರನ್ನು - ೦-೦೬6). ವಿ. ಯರಾವ ಆಧಾರವೂ ಇಲ್ಲದವನಾ ; 
ನಿರ್ಗತಿಕ; ದರಿದ್ರ: “ಕ್ಷುದ್ರಃ, ದಂದ್ರಃ . . . ದುರ್ಗತಃ - ಈ ೬ 
ಬಡವಂ” (ಹಲಾಯು. ೫೭-೦೯೬) ; ನೀಚಜಾತಿಗಳುಂ  ಬಡವರುಂ 
ಸದ್ಮರ್ಮಮಂ ಕೈಕೊಂಡು ನೆಗಟ್ವರ* (ರಕ್ಮಾಕಾ. 6೬-3) ; ಪಸಿದುಣ 
ವೇಡಿದಂ ಬಡವನಾನುಣಲಿತ್ತೆಂ (ಶಂಠಠಾ. ೫-೬೨) ; ದೈವದೊಲ್ಮೆ 
ಯಿರಲಾ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೇ (ಸೋರಿ. ೩8): 
ಬಡವನ ಕೋಪ ದವಡೆಗೆ ಮೂಲ (ಣರಿ)- 

ಬಡವ ಬಗ್ಗೊಗಳು ಎ ಅತ್ಯಂತ ದರಿದ್ರರಂ : ಬಡವ ಬಗ್ಗುಗಳೊರೆ 
ನಾಡನು ಗ್ರಾಮಕಾರ್ಯದಲಿ ಕೆಡಸಿದತಿಪಾಪಿಷ್ಮ (ಕ್ರ ಜ್ಮಾಕ-€-೪೭)- ಬಡವರು 
ಬಗ್ಗರು, ಬಡಬಗ್ಗರು = ಬಡವಬಗ್ಗುಗಳು : ಬಡವರು ಬಗ್ಗ ರನ್ನು 
ಕಂಡರೆ ಕರುಣೆಯಿಂದ ವರ್ತಿಸಬೇಕು (ಕೂಂ) ; ಚಂದ್ರಶೇಖರನು ಬಟ್ಟೆ 
ಬರೆ ಪಾತ್ರೆ ಪರಟಿಗಳನ್ನು ಬಡಬಗ್ಗರಿಗೆ ದಾನವನಾಡಿದನು (೧ಂಳಿಮ. ೦೯೩): 
ಗಾಂಧೀ ಜಯಂತಿಯಂದು ಅವರು ಬಡಬಗ್ಗ ರಿಗೆ ವಸ್ತ್ರದಾನ ಮಾಡಿದರು 
(ಕೂಠಿ)- [ಬಡವು + - ಆ) 


ಬಡವಡು.- ಬಡಪಡಂ (ಕ್ರಿ) ೧. ಕೃಶವಾಗು; ಸೊರಗು; ಬಡವಾಗು: 


ತನ್ನೊಳಾದ ಬೇಟದೊಳ್‌ ಬಡವಟ್ಟುಮೇಟಕ್ಸಿ ವಾಡಿವದ ಸಸಿಯಂತೆ 
ಸೊಗಯಿಸುವಸಯಳಂ ಕಂಡು (ಶಂಶರಾ. 8-೧೨ ನ); ತಪದಿಂದಂ 
ಬಡವ್ವಶಾಕಾಂ. ಪ]ಟ್ಟ ನಿಟ್ಟೊಡಲನಂ .. . ಪಸು ಕೂರ್ಗೋಡಿಂದೆ 
ಕೋದೆತ್ತಿ (ರರ೯ನ್ರ- ೩-೬) ; ನೋಂತ ಬಡವ[ಾಕಾಂ. ಪ]ಟ್ಟೊಡಲಂ 
ಸಲ್ಲೇಖನದಿಂದಿಟುಪದೊಡಲ್ಲದುದೇಂ ದೇವನಾಗಲಿನಗಂ ನಿನಗಂ 
(ಅತಂತ್ರ. ೪-೬). ೨. ಬಡತನವನ್ನು ಹೊಂದಂ ; ನಿರ್ಗತಿಕನಾಗು ; 
ದರಿದ್ರನಾಗು: ಬಡವಟ್ಟಂಗೆ ಮಹಾನಿಧಿದ್ವಯಮೆ ಕೈಸಾರ್ದಂತೆ . . . 
ಉತ್ಸಾಹವಿರ್ಮಡಿಸುತ್ತಿರ್ಪಿನಮಿರ್ಪನೀಕ್ಷಿಸುತುವಾ ಭೂಪೋತ್ತಮಂ 
ಪುತ್ರರಂ (ಕಾಂತೀಕ್ಕೆ. ೭-೭೩). ಬಡಪಡು : ೧. ನೀಮಿಂತೇಕೆ ಕರಂ 
ಬಡಪಟ್ಟಿರ್ದಿರಿ (ನಡಕ: ೦೦೬-೪): ಬಡಪಟ್ಟು ಬೆಟ್ಟದೊಳ್‌ 
ಪೋಗಿ ತೊಟಲ್ಲು ನಾರ್ಗಳನುಡಲ್‌ ತರುತಿರ್ದೆಲೆ ವಪಾಡಲಾರ್ತ 
ನಿಲ್ಲಾಗಳೆ ಕೋಪಮಂ ನಿನಗೆ ಸಂಚಿತಶೌರ್ಯಧನಂ ಧನಂಜಯಂ 
(ಶಂಶಳಾ- ೭೨೪೭) ; ನಾಯ್‌ ಬಡಪಟ್ಟು ದುಃಖದೊದವಿಂ ಬಾಯಿಟ್ಟು 


ಘೋಟಃಟ್ಟು . . . ಸತ್ತಿತ್ತಂತೆ ಕಾಲಾಂತದೊಳ್‌ (ಸುಕುವತಿ. 3-30). 
೨. ಬಡಪಟ್ಟು  ಬೇಡಿದವರ್ಗ್ಗೀವಡೆ ಜಂಗಮಕಲ್ಪವೃಕ್ಷಮೆಂಬುದು 
(ಎಇ: ೫೬೪1: ೩೩-೦6; 1202) ; ಒಂದುದಿವಸಂ ನಾಭಿರಾಜನೆಲ್ಲಾ 


ಪ್ರಜೆಗೂಡಿ ಬಂದು ಬಡಪ!ಶಾಕಾಂ- ಪ]ಟ್ವರಿವರ್ಗೆ ಗ್ರಾಸಮಿಲ್ಲೆಂದೀಶಂಗೆ 
ತೋಜದೊಡೆ (ಶ್ರಕ್ಯಾಸ್ತ್ರ- ೦೦-೧೭ ನ). 
(ಬಡ («ಎ ಬಡವು ) + ವಡ್ಕು ) 


ಬಡವಾನಳ 


ಬಡವಾನಳ (ನಾ). ೬ ಬಡಬಾನಲ : ಒಳಗಿರ್ದ ವೈರಿಗಳ" ಮೊಕ್ಕಳ 
ವಫಾಯರ್‌ ಪೆರ್ಚಲಧಿಕವಿಭವರ್ಕಳುಮಂ ತಳರದೊಡನಿರ್ದು ಬಡವಾ 
(ಕಾಉಂ.ಟಾ] ನಳನೆಂದುಂ ಪವೆರ್ಚಲೀಯದ:ತಂಬುಧಿಯ: 
(ಸಂ. ಬಡವಾನಲ] 
ಬಡವಿ (ನಾ). ಯಾವ ಆಧಾರವೂ ಇಲ್ಲದವಳಂ; ನಿರ್ಗತಿಕಳಾದವಳಂ: 
ದರಿದ್ರೆ: ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿ 
ಕೊಂಡೆವದನೆ ನಾವು ಅದಕು ಇದಕು ಎದಕು (ರಾರಲೀ- 4-0): ನನ್ನ ಹತ್ತರ 
ಅಷ್ಟು ರೊವಾಯಿ ಎಲ್ಲಿಂದ ಬರೆಬೇಕ್ರಿ ? ನಾ ಬಡವಿ (ಎಫೋಲೀ - ೩೦೩). 
[ಬಡವ ೬ - ಇ) 
ಬಡವು (ನಾ). ೧. ಕೃಶವಾಗಿರುವಿಕೆ ; ಸೊರಗಿರುವಿಕೆ : (9) 
೨. ಸೊರಗಿದಂದಂ ; ಕೃಶವಾದುದಂ ; ತೆಳಂವಾದಂದಂ : 
ನಭದೊಳಿರ್ದಪೆಯಪ್ಪು ದಜಿಂದೆ ನಿನ್ನನಾನನುವಿವೆನೆನ್ನ ಮೆಯ್‌ ಬಡವೊ 
ನಲ್ಲನ ಮೆಯ್‌ ಬಡವೋ ನಿಶಾಕರಾ (ಇಂಪು. ೧೨:೪೦). ೩. ಏನೂ 
ಇಲ್ಲದಿರಂವಿಕೆ ; ನಿರ್ಗತಿಕತನ ; ದಾ೦ರಿದ್ಮ್ಮ : 69. ೪. ಕಿರಿದಂ ; 
ಚಿಕ್ಕದು ; ಅಲ್ಪವಾದುದಂ : ನಿರ್ಜರಪತಿ ವಿಷ್ಣು ಬಾಗಿಲ ಕಾದಿರ್ಪ 
ಸಜ್ಜನಸಂಪಶ್ತ ಬಡವೆ (ಗೋಹ$. ೩೦-೦೩). ೫. ಅಶಕ್ತನಾದವನು ; 
ಅಸವುರ್ಥನಾದವನು ; ದುರ್ಬಲ: ಬೇಡ ಒಂಸಿಸಬೇಡಷ, ಆ 
ಬಡವು  ಗೋಪನನ್‌ ((9ಕ್ಕತ್ಕಾ- ೬-66) ; ನಿನ್ನಂಬೆಯಂ ಕೊಲ್ಲಿಸಿದ 
ತವಸಿಯುಂ. ಮೇಣ್‌ ಕೊಂದ ಆ ಬಡವು ಬಡಗನುಂ ತವಿಯದೊಳರಿನ್ನುಂ 
(ಶ್ರೀ09ನತಿ. ೨೦೯-೨೨೪). 
ಬಡವಾಗು ಇ ೧. ಕೃಶವಾಗಂ ; ಸಣ್ಣ ನಾಗೂ ; ಸೊರಗು ; ಆತನ 
ಮಹಾದೇವಿ ಮಂದೆಯೆಂಬೊಳಾಕಿಗೆ ಗರ್ಭೆಮಾಗಿ ಚಂದ್ರನಂ ನುಂಗುವ 
ಬಯಕೆಯಾಗಿ ಬಡವಾದೊಡೆ (ಕಕ್ಕಾಣ. 6೬-೦0): ಬಡವಪ್ಪೊಡೆ 
ಮೇಯದೆ ನೀರ್ಗುಡಿಯದೆ ಮೆಲ್ಕಿಚೀಯದಿರ್ಪೊಡೋರಂತಿರೆ ಕೊಡುವುದು 
ವಿನ ಕಷಾಯಮಂ (ಊಳಕಳೋಶ, €-೨0೭). ೨. ನಿರ್ಗತಿಕನಾಗು ; 
ದಾರಿದ್ರ (ವನ್ನು ಹೊಂದು : ಧನ ಸವೆದು ಬಡವಾದರೆ ಆ ಭಕ್ತನು 
ಆ ಲಿಂಗಕ್ಕೆ ಪೂಜೆಯಹನು (ನವ. 080) ; ಬಡವಾದಿರರೆಸ ಕಾಲೊಳ್‌ 


(400. ೩-೦೪೪). 


ನಡೆದಪಿರೊಡನಾರುವಮಿಲ್ಲ ಕಡಲೆಗಳೇ ನಿಮ್ಮೂಡಿಯೊಳಗೆ ಪಡುವ ದೇಗುಲ: 


ದೆಡೆಯಾವುದು ಕುಡದ ನಿಮಗಮಾಯೆಡಆಸಾಯ್ದೇ (ಕತುರ- ೦೦೨ ಶ್ರಯೋ); 
ಕಾಣಿಯ ಬೀಯದಲಿ ಬಡವಹುದೆ ಕನಕಾಚಲ (ಕುವ್ಮಾರ್ರೋ. ೦-೦೬). 
ಬಡವುಗಳ್‌ - ಅಸಹಾಯಕವಾದ ಪ್ರಾಣಿ ಮುಂತಾದುವು : ಕರಿ 
ಕಳಭಂಗಳ ಶಿಶುಕೇಸರಿಗಳ ಬಟತಿಯಂ ತಗುಳ್ಹು ಬಡಿವುಗಳನದಂ ತಿ೦ಪಿ 
ಹಿಡಿಯುತ್ತ ಮರಿಗಂ ಪರಿದಾಡುವ ಸಮವಯ್ಯ[ಸ್ಕರೊ)೪* ಸೊಗಯಿಸಿದಂ 
(ಕಂತಳಾ. ೨-೦೦): ಆಧಿಕಾರಿಗಳಿನೆ ಸೈರಿಸೆವಧಿಕಾರಿಗಳಾಗಿ ಬಾಲ್ಕನಿ ಬಡವ 
ಗಳವರ್ಗಾಯುಧಭಾರಮೇಕೆ (ಗರಾಪೂ: ೩-೩8). ಬಿಡವು ಬಗ್ಗುಗಳ್‌ ಇ 
ಬಡಬಗ್ಗರು : ಬಡವುಬಗ್ಗುಗಳ ಕರೆಕರೆದು ಕೈಹಾರದಲಿ ಮನವರಸಿ 


ಓ೨೧೨ 


ಸೂಂಕಿಯ ಬಿಟ್ಟು ತೇಕಿಗೆಯ ಬರಹಗಳ ನೆಜಕಿ ತೊಡಿಸಿ ಸಂತಸವಡಿಸಿದನು 


ಜನವ (ಶೊಕೆರಾ. ೬-೪೬-೨೭) - 
ಬಡವೆ (ನಾ). * ಬಡವಿ: ಕುಡುವ ಬೊಜಂಗನಂ ಪಡೆದ ಕುಂಟಣಿಯಂತೆ 
ಸಿರಿವಂತನ ಕಯ್ಮಂ ಪಿಡಿದ ಬಡವೆಯಂತೆ (ರರರ್ಷಾನ್ಕಿ . 8-038) : ನಾನು 
ಬಡವೆ, ತಿರಕೊಂಡು ತಿಂಬೋಳು (ಜುಟೈಹ. ೦೬೬). [ಬಡವ -ಎ್ಯ) 
ಬಡವೆಣ್‌ (ನಾ). ಹೆಚ್ಚು ತಿಳಿಯದ ಹೆಂಗಸು ; ವಂಗೃಸ್ತ್ರೀ : ಕಡು 
ನಾಣ್ಣಿಯಂಜಿ ಕಣ್ಮುಚ್ಚಿ ಕಂಪನಗೊಂಬ ಬಡವೆಣ್ಗಳೀ ( 88ಕಾಂ. 
ಎಡವೆಣ್ಗಳೀ, ಮಡದಿಯರೀ) ಕೃತಿಗೇಳೆ ಎಡಬಲದವರೇಳಿಸದಂತೆ ಮನ 
ದನ್ನೆರೊಡವೆ ಬಾಳುವರದನೆದೊಳು (ತಂ. ೦-೩೬). 
(ಬಡ («ಎ ಬಡವು) + ಪೆಣ್‌) 


ಬಡಾಯಿಹೆಡೆ 


ಬಡವೆಣ್‌, ಬಡಹೆಐ” (ನಾ). ಚಿಕ್ಕದಾಗಿರುವ ಚಂದ್ರ; ಬಾಲಚಂದ್ರ: 
ಭಾಳದೊಳಿಕ್ಕಿದ ಬಡವೆಜ”ವೊಟ್ಟಿಂ ಸ್ಮೂಲಪಯೋಧರಕಿಕ್ಕಿದ ತಾರಾ 
ಮಾಲೆಗಳಿಂ ಬಾಲೆಯರರೆಬರೆಸೆದರ್‌ (ಅಯ. ಬಡೆಹೆಅ* : 
ಹರನ ಜೆಡೆಯ ಬಡಹೆಅ್‌ಯಂ ವಾಣೀವರನೆ ಬೆರಲ ಕಂಠವನಂಬುರು 
ಹೋದರನ ಕರದ ಕಂಬ: ವನು . . . ತರಿಸಿ (ಇಡುಳಾ. ೦-೬೪): 

[ಬಡ («ಬಡವು) | ಪೆಟ) 

ಬಡವೊಡಲ್‌. ಬಡವೊಡಲು (ನಾ). ಕೃಶವಾದ ಶರೀರ ; ಸೊರಗಿದ 
ಮೈ: ಬಡವೊಡಲಂತೆ ಜೋಲು ಏರ್ವಡೆದ ಪಂದೆಯೆಂತೆ ತಲ್ಲಣಿಸಿ 

(ರರ್ಮೂರ್ಮು. ೧-೦೬6) ; ನೀರಂತೆವೋಲ್‌, ತುಂತುರಾಗದೇವಿ ನನ್ನ 
ಬಡವೊಡಲ”* ? (ಕೀಣರೂ. 304-6). ಬಡವೊಡಲು : ಬಡವೊಡಲು 
ನಾನಿದಆ ಬಿಗುಹಂ ಸಡಿಲಿದಡೆ ನೀ ಮತ್ತೆ ಮುಂದಕ್ಕಡಿಯನಿಡಬಾರದೆ 
ನಿಲುವೆ (ಅಸಫ್ಯ. ೪-೪). [ಬಡ (<“ಬಡವು) + ಒಡಲ) 

ಬಡವೊಡಲು `ಬಡವೊಡಲ*"' ನೋ. 

ಬಡಹ 'ಬಡಪ' ನೋ. 

ಬಡಹಾರುವ 'ಬಡಪೂರ್ವ' ನೋ. 

ಬಡಹುರಿ (ನಾ). ಕೃಶವಾದ ಹಗ್ಗ ; ತೆಳುವಾದ ಹುರಿ: ಹಿಡಿದು 
ಕಜುಗಳನೆಳೆವವೋಲವಗಡಿಸಿ ಕಟ್ಟಿದನೇಳನೊಂದೇ ಬಡಹುರಿಯ ನೇಣಿನಲಿ 
(ಕಿ೪ಾಗ. ೦೦-೩೮-೩೨). [ಬಡ (“ಎ ಬಡವು) ಹುರಿ (« ಪರ್ಮಿ)) 

ಬಡಹೆಅ* "ಬಡವೆಆ್‌' ನೋ. 

ಬಡಾ (ಗು). ೧. ದೊಡ್ಡ ; ಹಿರಿಯ : ಇಂಥಾ ದುರ್ಫಟಸಮಯದಲ್ಲಿ 
ಬಡಾಫಕೀರರಿಲ್ಲವೇ ಎಂಬುದು ಎಲ್ಲರಿಗೂ ಆಶಂಕೆ (0ೌ0ಕ್‌. 90). (ನಾ). 
ಪಿ. ವಿಸ್ತಾರವಾದಂದಂ : 'ಬಡಾಯಿಸು'. "ಬಡಾವಣೆ' ಪರಾ. 

(+ ಹಿಂ. ಬಡು) 

ಬಡಾಯಿ, -ಬಡಗಿ' ನೋ. 

ಬಡಾಯ್ಕಿ (ನಾ). ದೊಡ್ಡಸ್ತಿಕೆ: ಒಣಜಂಬ; ಹೆವೆನ್ಮಿ : ಅದಳ ಶಾಯಿ 
ತಂದೆ ಇದ್ದಿದ್ದರೆ ಎಷ್ಟು ಸಂತೋಷಪಡುತ್ತಿದ್ದರೋ? ಸ್ವಲ್ಪವೂ ಜಂಬ. 
ಬಡಾಯಿ ಇಲ್ಲ  (ರೂರನ. ೧): ಒಣಸಾಹಸದ ಬಡಾಯಿಯಲ್ಲ; ಅವನು 
ಬಹುಶ್ರು ತನಾಗಿದ್ದೆನೆ (೪ಂಕಿರು. ೪೪೨). 
[+ ಹಿಂ. ಮರಾ. ಬಡಾಈ. ಬಢಾಈ. / ತುಳು. ತೆಲು. ಬಡಾಯಿ] 

ಬಡಾಯಿಕೊಚ್ಚು (ಕ್ರಿ). ಜಂಬ ಹೊಡೆ: ನಾನದನ್ನು ಬಲ್ಲೆ, ಬಲ್ಲೆ 
ಎಂದ: ಯಾರು ಬೇಕಾದರೂ ಬಡಾಯಿಕೊಚ್ಚ ಬಹುದು (ಶಠಂಶಾ. ೦೪೭); 
ಕೃಷ್ಣಭಟ್ಟ ರು ಬಡಾಯುಕೆೊಚ್ಚಿಕೊಳ್ಳುತ್ತಿ ರು (ಊ್ರಂತಿಸು. ೦೬). 

[ಬಡಾಯ್ಕಿ 4 `ಕೊಚ್ಚು) 

ಬಡಾಯಿಗಾರ (ನಾ). ಒಣಜಂಬದವನು : ಅವನು ಚಮತ್ಕಾರಕೂನ್ಮ 
ವಂದ ಬಡಾಯಿಗಾರ ಮಾತ್ರವಲ್ಲ . . . ಆಡಂಬರವ್ಮಕ್ತಿಯೆಂದು ಆಗ 
ಪ್ರತಿಯೊಬ್ಬರಿಗೂ ವಂನದಟ್ಟಾಯಿತು (ಶ್ರಕರು. ೩೩೩). 

ಬಡಾಯ್ಕಿ 4 - ಕಾರ್ಶ (೭ - 5ಎ), 

ಬಡಾಯಿಸು (ಕ್ರಿ). ೧. ದೊಡ್ಮದಾಗು : ಹೆಚ್ಚು : ಅಧಿಕವಾಗು: 
ಮೈಸೂರವರು ಬಡಾಯಿಸಿ ಕೊಡಗಿನ ಶೀವೆ೨ ವಳನುಗ್ಗಿ ಬಂದರು 
(ಕಾಕೇಂದ್ರ- ೩)- ವಿ. ವಿಸ್ತರಿಸು: ಹೆಚ್ಚಿಸು: ಅಧಿಕಗೊಳಿಸು : ಈ 
-ಬಾರಿನ ಸಂಖ್ಯೆಯನ್ನು ೮.೦೦೦ಕ್ಕೆ ಬಡಾಯಿಸಿದರು (ಶುಹಾಶಂ. 11. ೦೪); 
ನಾಲೆಯನ್ನು. ಮೈೈಸೂರವರೆಗೂ ಬಡಾಯಿ ಭಾರಿಯಾಗಿ ಕಾಲುವೆ ವತಾಡಿಸಿ 
ದರು (ಮುತುಗ- ಹುಡುಗ ವ್ಯಾಪಾರ ಮಾಡಿಕೊಂಡು ಹೋಟೆಲ್‌ 
ಬಡಾಯಿಸಿದ (ಕಸಂ. 096)- [ಬಡಾ -- - ಇಸ್ಮು./ತೆಲು. ಬಡಾಯಿಂಚು] 

ಬಡಾಯಿಹೊಡೆ (ಕ್ರಿ). - ಬಡಾಯಿಕೊಚ್ಚು : ನಾನಾಸಾಹೇಬ ನಕ್ಕು 
“ನಾನು ಅಷ್ಟು ಹೆಡ್ಡ ನೇ. ಅಷ್ಟು ಯೋಚಿಸುವ ಸಾಮರ್ಥ್ಯೈವುಂಟು 


03-೧೧). 


69) ಕ 


ಬಡಾವಣೆ 


ನನ್ನಲ್ಲಿ” ಬಡಾಯಿಹೊಡೆಯುವವನಂತೆ ನನ್ನ ಹತ್ತಿರ ಹೇಳಿದ 
ot) [ಬಡಾಯ್ಯೂ +೬ ಹೊಡೆ, (« ಪೊಡೆ) 
ಬಡಾವಣೆ (ನಾ). ೧. ಕಟ್ಟಡ. ನಗರ ಮೊದಲಾದುವುಗಳನ್ನು 
ವಿಠ್ತರಿಸುವಿಕೆ.-ವಿಶಾಲಗೊಳಿಸುವಿಕೆ: ಹತ್ತಿಪ್ಪತ್ತು ವರ್ಷಗಳ ಹಿಂದೆ 
ಬೆಂಗಳೂರಿನ ಸುತ್ತಲೂ ತರಕಾರಿ ತೋಟಗಳಿದ್ದ ವು. ಅವುಗಳನ್ನು ನಗರ 
ಬಡಾವಣೆಗಾಗಿ ಆಕ್ರಮಿಸಿಕೊಳ್ಳಲಾಗಿದೆ (ಕರರೆ. ೬೩); ದೊಡ್ಡಿಗಳ ಕಟ್ಟಡ 
ವನ್ನು ಕಟ್ಟಿಸುಪದಕ್ಕೂ ಕಟ್ಟಡವನ್ನು ರಿಪೇರಿ ಬಡಾವಣೆ ಮಾಡುವುದಕ್ಕೂ 
ಹೀಗೆ ಖರ್ಚಾಗಿ ಉಳಿದ ಹಣವನ್ನು... ಕೊಡಲ್ಪಡತಕ್ಕದ್ದು (ಗ್ರಾಶಾಳ. 
009). ೨. ಕಟ್ಟಡ. ನಗರ ಮೊದಲಾದುವುಗಳ ವಿಸ್ತರಿಸಿದ 
ಭಾಗ್ಯ-ವಿಸ್ತರಣ: ನಮ್ಮ ಮನೆಯಿರುವುದು ಬೆ೦ಂಗಳೂರುನಗರದ ಜನ 
ಭರಿತ ಬಡಾವಣೆಯೊಂದರಲ್ಲಿ (ನಾಡಿಗೇ: ೦6೪) - [ಬಡಾ-- - ಆಣೆ] 
ಬಡಿ, (ಕ್ರಿ). ೧. ಹೊಡೆ; ಏಟುಹಾಕು; ತಾಡಿಸಂ : “ಬಡಿ. ತಾಡನೇ, 
ಸ್ವಲ್ಪದಂಡೇ ಚ” (ಕನಾ); ಮೊಗಮಂ ಸುಡು ಏಡಿ ಬಡಿ ನಮಿರ್ದಿಆ್‌ 
ಬಯ ಕಡಂಗಿ ನುಂಗೆಂದು ಮುಸುಆ್‌” ನಾರಕರಾಗಳ್‌. . . ಕುತ್ತೂವುದುಂ 
(ಠಾಣಾ: ೦೨೭-€)) ಕರಿಘಟೆಗಳನಾರ್ದುಡಿಯೆ  ಬಡಿದಾನೆವೆರಸಾಗಡೆ 
ಕೊಂದಂ ಕ್ಷೇಮಧೂರ್ತಿಯಂ ಪವನಸುತಂ (ಕುಕಣ- ೦೨-೭೪); ಹುತ್ತವ 
ಬಡಿದೊಡೆ ಹಾವು ಸಾಯುಬಭ್ಬ್ಲುದೆ (64ರ: ೦೦೭); ತಾಯೆ ಬಾರೌ ತಂಗಿ 
. - - ಸಾಯಲವದಿರ ಬಡಿದು ತಾ (ಕುವ್ಗ್ಮಾ- ೪-೦೦). ವ. (ಕಬ್ಬಿಣ 
ಮೊದಲಾದುವುಗಳನ್ನು ಕಾಯಿಸಿ) ಚಚ್ಚಿ ಉದ್ದ ಮಾಡು; ಸಾಗು 
ಹಾಕು : ಕಮ್ಮೂಅನಂತೆ ಕಾಸಿ ಬಡಿವರ್‌ ಮೇದನಂತೆ ಸೀಳ್ವರ 
(ಢರೋನ್ಮು. ೩-೭೩): ಕಾದಿರುವಾಗ ತಾನೆ ಕಬ್ಬಿಣವನ್ನು ಬಡಿಯಬೇಕಾಗು 
ವುದು (ರ-೪೪)- ೩. (ಕೈ ಮೊದಲಾದುವುಗಳನ್ನು) ತಟ್ಟು: ಬರೆದ 
ಬರೆಹವಿಡದೆಂದು ಕಯ ನೊಸಲ ಬಡಿದಂ (ಕಾರೂರ. ೮೩೩-೨6೪); ಎರಡೂ 
ಕೈಗಳನ್ನು ಬಡಿದು ಧೂಳನ್ನು ಜಾಡಿಸಿ (ಳನ್ನು. ೨). ೪. (ರಭಸ 
ವಾಗಿ) ತಾಗು; ತಗಲು : ನನ್ನ ಕಾಲು ಕುರ್ಚಿಗೆ ಬಡಿದು ಬೆರಳಿನಲ್ಲಿ ರಕ್ತ 
ಬರುತ್ತಿದೆ (09). ೫. ಅವಯಂವಗಳನ್ನೇ (ಅಸಹಾಯಕವಾಗಿ) 
ಅಲುಗಾಡಿಸಂ; ಒದರಂ; ಚಲಿಸಂವಂತೆ ಮಾಡು: ಮಸಕಂಗುಂದಿದ 
ವೆಯ್‌ ವಲಂ ಬಡಿವ ಕಾಲ್‌ (ಕಂತಳಾ. ೦೨-೦೫೦); ಬಲೆಯೊಳ್‌ 
ಕಪೋತಂಗಳಸಂಖ್ಕ್ಮಾತಂ ಸಿಲ್ಕಿ ತಲೆಯುಮನೊಡಲುಮಂ ಬಡಿಬಡಿದು 
ಬಲಲುಶಿರ್ಪುದುಂ (ತಂಕಕ0- ೨66-೦೪); ಉಡು ಮೊಲ ನರಿ ಹುಲ್ಲೆ ಮರೆ 
ಸಾರಗಗಳ ಕಂಗಿಡಿಸುವ ಜಂಘಾಲಿಗಳು ನಡುವಿನ ರಕ್ನಮೇಖಲೆಯಾಂತು 
ಬಾಲವ ಬಡಿಯುತೆ ನಡೆದುವೊಗ್ಗಿನಲಿ (ಕೋಹತ- ೧೯-೦೨). ೬. (ಹರೆ. 
ನಗಾರಿ, ತಮಟೆ ಮೊದಲಾದ ಚರ್ಮವಾದ್ಮಗಳನ್ನು ಬಾರಿಸು; 
ನುಡಿಸಂ: ಕೂಲಿಲ್ಲದೆ ಮದ್ದಳೆಯಂ ಬಡಿವ (ಠರಾನ್ಕು- ೦೨-೨೪); ಸಿಡಿಲ 
ಕಡುಹಿನಿಂದೆ ಬ್ರಹ್ಮಾಂಡಭೇರಿಯ ಬಡಿವವೊಲಾನೆಯ ಮೇಲೆ ಹೊಡೆವ 
ಡಮಾಮಿಗಳಬ್ಬರ ಗಗನವ ತಂಡುಕಿತರ (ಕತರ. 0೦-೨೩); ಸುಡುವರೆ 
ಪಂಜಿಹುದು ಬಡಿಯೆ ಭೇರಿಯು ಇಹುದು (ಸರ್ವ. ೨೪೭) - 
ಮೊದಲಾದುವುಗಳು) ಎರಗು; ಹೊಡೆ; ಅಪ್ಪಳಿಸಂ: 
ಗೊಟ್ಟೊಳಹೊಗಿಸಿ ತದೆದನು ಬಜಸಿಡಿಲು ಬಡಿವಂತೆ (ಕಳಶ. ೯೪-೩೦), 
೮. ಗ್ರಹ. ದೃಷ್ಟಿ. ರೋಗ ಮೊದಲಾದುವು ತಾಗು.-ಹಿಡಿ.- 
ಆವರಿಸು : ಅಚ್ಚರಿಗೊಂಡುಗ್ರ ಬಾಹು ಕಂಡು ಬೆಚ್ಚಿಬಿದ್ದನು ತನಗೆ ಬಡಿ 
ಯಲು ರಾಹು (ಸಿಗಂಧಿ. 69-8): ದೃಷ್ಟಿ ಬಡಿದಿದೆ, ಅದಕ್ಕೆ ಮದ್ದು ಮಾಡಿ 
ನೋಡ್ತೀನಿ (ಠುಕೋಕಂ. ೩೩೩). 'ಗರಬಡಿ' ಪರಾ. ೯, (ಕೆಟ್ಟ 
ವಾಸನೆ ಮುಂತಾದುವು) ಬರು. ಉಂಟಾಗು: ಹೋತದಲ್ಲಿ ಅದರಲ್ಲೂ 
ಬೆದೆಹತ್ತುವ ಕಾಲದಲ್ಲಿ ತಡೆಯಲಾಗದ ಹೊಲಸುನಾತ ಬಡಿಯುವುದು 
(ಕಂಳೋ. 1. ೭೨೭); ಕಾಕಾ ಅವರಿಂದ ಕಾಗದ ಬಂದ ವಾಸನಿ ಅವಂಗ 


(ಏಿರು೪. 


೬೨೧೩ 


ಬಡಿಗಲ್ಲು 


ಬಡಿದದ (6೫: 11. 908). ೧೦. (ಗಣಿತ| ಗುಣಿಸು ; ಗುಣಾಕಾರ 
ಮಾಡು: ತಿವಿ ಪೊಯ್‌" ಚರ್ಚಿಸು. .. ಅಣೆ ಬಡಿ ಪೋದು... ಬೆಳೆ 
ಸೆಂದು ಇಂತಿನಿತುಂ ಗುಣಿಸೋದಕ್ಕೆ ಹೆಸರು (ವೃವಜಾ, 0೧). 

ಬಡಿದಾಟ = ಹೊಡೆದಾಟ: ಘರ್ಷಣೆ; ಹೋರುಟ : ಕೋಮುವಾರು 
ಘರ್ಷಣೆಗಳಂಗುವ ಸೂಚನೆ ಕಾಣಿಸಿತು... ಆದರೆ ಬಡಿದಾಟಕ್ಕೊಂದು 
ಕುಂಟುನೆಪ ಬೇಕಲ್ಲ? (೩ರ್ಮಾರೆ-೬೮) ;: ಸಹಸ್ರಾರು ಜನರು ತಮ್ಮ ಉದ್ದೇಶ 
ಸಾಧನೆಗಳಿಗಾಗಿ ಬಡಿದಾಟ ನಡಿಸುವರು (ನುಣಾಶ್ಮಾ: ೩೯). ಬಡಿದಾಡು = 
ಹೊಡೆದಾಡು; ಹೋರಾಡು: ಕಡಿದಾಡಿದರ್‌ ಕತ್ತಿ ಕೈದುವಿಂ ಗದೆಗಳಿಂ ಬಡಿ 
ದಾಡಿದರ್‌ (ಕೂತ್ರ- ೨-೬); ಪಶುಗಳನ್ನು ಸಾಕಿದವರು . . .ಹೆಚ್ಚಿನ ಬೆಳೆಯ 
ಪಾಲಿಗೆ ಪಾತ್ರರೆಂದು ಬಡಿದಾಡಹತ್ತಿದರು (ಮಾವಾ - ೬೨). ಬಡಿದುಕೊಳ್ಳು 
ವಾಗಿ, ಹೊಡೆದುಕೊಳ್ಳು ; ತಾಟಿಸಿಕೊಳ್ಳು: ತಲೆಯಂ ಕಾಲ್ಗಳಂ 
ವಾಹಾಣವೃಕ್ಷಂಗಳೊಳ್‌ ಶತಚೂರ್ಣಮಾಗೆ ಬಡಿದುಕೊಂಡು 
ಪ್ರಳಾಪಂಗೆಯ್ದು (ಕತ್ಮಾಕಾ. 96-36). ೨. ಆವರಿಸು: ಹಿಡಿದಂಕೊಳ್ಳು:. 
ಪ್ರಾಚೀನಕಾಲದಲ್ಲಿ ದೇವತೆಗಳಿಗೆ ಅಲ್ಲದಿದ್ದರೆ 'ರಾಕ್ಷಸರಿಗಾದರೂ ನೆಗಡಿ 
ಬಡಿದುಕೊಳ್ಳುತ್ತ ಇದ್ದಿರಬೇಕು (ರೇಳಕ್ಕೆ. ೦೬); ಇವನ ಅಜ್ಜನಿಗೋ 
ಅಜ್ಜಿಗೋ ಇದ್ದಿತಂತೆ ಈ ದಮ್ಮಿನ ರೋಗ. 


ಆದರೆ ಇವನಿಗೆ ಹನ್ನೆರಡ 
ನೆಯ ವರ್ಷಕ್ಕೇ ಬಡಿದುಕೊಳ್ಳಬೇಕೇ? (ಮೂರುರಾ. ಇಬ). 


p ಈ ಧಾತುವು ಹಲವು ಶಬ್ದಗಳ ಜೊತೆಗೆ ಸೇರಿ ವಿಶಿಷ್ಟವಾದ ಧಾತು 
ವಾಗಿ ವಿವಿಧವಾದ ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. ಉದಾ: 
ಕಾಲ್ಪಡಿ. ಗರಬಡಿ, ಬಾಯ್ಬುಡಿ. ಸಿಡಿಲ್ಬಡಿ ಇತ್ಯಾದಿ. 
(ದೇ.॥ ಮಲ. ವಟಿ; ತುಳು. ಕೊಡ. ಬಡಿ] 

ಬಡಿ /ಬಲ್ಮಿ' ನೋ. 
ಬಡ್ಮಿ (ನಾ). ೧. ಹೊಡೆಯುಂವುದು: (8). ೨. ಪೆಟ್ಟು; ಏಟು: (6). 

೩. (ಹೊಡೆಯಲು ಉಪಯೋಗಿಸಂವ) ಕೋಲು; ದೊಣ್ಣೆ; 
ಬಡಿಗೆ : “ಸ್ಪಲ್ಪದಂಡ ತಾಡನಗಳೊಳ್‌ ಬಡಿಯೆನಿಕ್ಕುಂ” (ಕರುಂ. ೯೩); 
ಮಿಡಮಿಡಮಿಡುಕುವಿನಂ ಬಡಿಯೊಳೊಡೆಯೆ ಪೊಡೆ ಪೆಡತಲೆಯಂ 
ಜೂದಿನ ಗೆಲ್ಲದೊಳಾದೀ ಮೇದಿನಿಯಂ ಕಂಡು 
ಕಜ್ಜಮಂ ಕಾಣದೆ ದುಜ್ಜೋದನನದೇನದೇಂ ಮರುಳಾದನೊ ಬಡಿಗಂಡನಿಲ್ಲ 
ಪಾಲನೆ ಕಂಡಂ (ಶಂಶಕಾ. ೭-೦೪) ಬೆಕ್ಕು ಪಾಲನಲ್ಲದೆ ಮೇಲಣ 
ಬಡಿಯಂ ಕಾಣದು (ರನರ್ತಿನ್ಮು. ೬-೦೨೪). 

[ ಆಬಡ್ಮಿ/ತಮಿ. ಮಲ, ವಟಿ; 
ಕೋಲಾ. ಬಡ್ಕ] 
ಬಡಿಕ, (ನಾ). (ವಾದ ಮೊದಲಾದುವುಗಳನ್ನು) ಬಡಿಯುವವನು.- 
ಬಾರಿಸಂವವನು : ಮದ್ದಳೆಯ ಬಡಿಕರ ಬಿಂಕ ಮೇಳವವಿಲ್ಲಲಾ ನಿನಗೆ 
(ಕುಠ್ಮಾಳ. 4-2೨)... [+ ಕ] 
-ಬಡಿಕು. -ಬಡಕು, - ಬಡುಕ (ಪ್ರ). ಲಂಚ, ಮಾತಂಗಾರಿಕೆ, 
ಆಹಾರಸೇವನೆ ಮಂಂತಾದುವುಗಳಲ್ಲಿ ಅತಿಯಾದ ಪ್ರ ವೃತ್ತಿಯುಳ್ಳ 


(ವಡ್ಮಾ09- ೦೨೭-6): 


ತುಳು. ಬಡು, ತೆಲು, ಬಡೆ; 


ವನಂ ಎಂಬರ್ಥದಲ್ಲಿ ಬರಂವ ಪ್ರತ್ಯಯ: "ಕೂಟಿಡಿಕ', 
*ಬಾಯಡಿಕ' ಪರಾ. -ಬಡಕ್ಕ : `ಬಾಯಿಬಡಕ', 'ಲಂಚೆ 
ಬಡಕ' ವರಾ. - ಬಡುಕ: 'ಬಾಯಂಬಡುಕ'. ಪರಾ. (<ಎಒಡಿ,] 

ಬಡಿಕೆ `ಬಡಿಗ್ಗೆ' ನೋ. 

ಬಡಿಕೊಳ್‌ 'ಬಡಿಗೊಳ್‌” ನೋ. 

ಬಡಿಕೋಲ್‌ 'ಬಡಿಗೋಲ*' ನೋ. 

ಬಡಿಕೋಲು 'ಬಡಿಗೋಲ್‌* ನೋ. 

ಬಡಿಗ 'ಬಡಗಿ' ನೋ. 

ಬಡಿಗಲ್ಲು (ನಾ). ೧. ಹೊಡೆಯಲು ಉಪಯೋಗಿಸುವ ಕಬಲ್ಬಂ; 


ಬಡಿಗುಂಡು 


ಇಡುಗಲ್ಲು ; ವಿಡಿಗಲ್ಲು ನಿಶಿತ ಹಾಸಆ್‌ಗಲ್ಲು ಚೌಕದ ಬಡಿಗಲ್ಲು ಬಟು 
ಗಲ್ಲು ಬೀಳೆ (ಕೋಶಕ- ೪೦-೬). ೨. (ಕಬ್ಬಿಣ ಮೊದಲಾದುವು 
ಗಳನ್ನು ಬಡಿಯಲು ಆಧಾರವಾಗಿ ಇರಿಸಿಕೊಳ್ಳುವ) ಅಡಿಗಲ್ಲು; 
ಅಡೆಗಲ್ಲಂ : ಮೇಳವದಿ ನೃಪರೊಗ್ಗಿನಿಂದಾ ಸ್ಕೂಳಜಾಪವ ತುಡುಕಲಾ 
ಧನು ಮೇಲೆ ಬಡಿಗಲ್ಲುರುಳಿದಂತಿರಲು (ಪಂಕ. ೧೩-೨೬); ಶುಂಭೀನಸಿಯಂ 
ಇದನ್ನೇ ಯೋಚಿಸುತ್ತ ಬಡಿಗಬ್ಲ ಮೇಲೆ ಕುಳಿತಿದ್ದಳು (ಕ್ರೀರಾಶ. 6೧)- 
೩. ಆಕರ್ಷಣೆಗಾಗಿ ಇಟ್ಟಿರಂವ ತಿಂಡಿಯನ್ನೂ ಇಲಿಯು ಮುಟ್ಟಿದ 
ಕೂಡಲೆ ದಪ್ಪಕಲ್ಲು ಮೇಲೆ ಬೀಳಂವಂತೆ ಆಳವಡಿಸಿರುವ, ಇಲಿ. 
ಹೆಗ್ಗಣಗಳನ್ನು ಹಿಡಿಯಲು ಉಪಯೋಗಿಸುವ ಒಂದಂ ಬಗೆಯ 
ಸಾಧನ; ಬೋನಂ : ಒಡಲ ಕಿಚ್ಚಿಗೆ ಪೋಗಿ ಬಡಿಗಲ್ಲು ಕೆಡಹಿಕೊಂಡ 
ಡಗಿದ ಮೂಷಕನಂತಾದೆ (ಶುಕಂದ- ೦-೦೦೮-೨); ಬಡಿಗಲ್ಲಿನಲಿ 
ಹೆಗ್ಗಣ ಮಿಡುಕುವಂದದಿ ಮದನಶರಮಾಯಾಪ್ರ ಬಂಧದಲಿ ತೊಡರಿ 
* * * ಅಡಿಯಿಡಲಾಅನವನು (ಅಮ್ಮತ: ೨-೩೨). ೪. (ಆಲಂ) ಕಷ್ಟ; 
ತೊಂದರೆ ; ತಾಪತ್ರಯ : ಏನು ಮಾಡುವುದು! ತಾನು ಹೋಗು 
ವುದು ಒತ್ತಟ್ಟಿಗಿರಲಿ, ನಿಮಗೆ ಬಡಿಗಲ್ಲು ತಂದನು | (ತ್ಕ ೦೩. ೦೬೬). 
[ ಬಡ್ಮಿ + ಕಲ್ಲು (<ಎಕಲ್‌) ] 

ಬಡಿಗುಂಡು (ನಾ). ಹೊಡೆಯಲು ಉಪಯೋಗಿಸುವ ಕಲ್ಲು; ಇಡು 
ಗುಂಡು : ಪಿಡಿಗುಂಡು ಬಡಿಗುಂಡು ಜಡಿದು ಪೊಯಿವ ಗುಂಡು ಒಡನೆತ್ತಿ 
ಹಾಕುವ ಗುಂಡು ಗಡಣಿಸಿ ಕೊತ್ತಳದವ್ಪದೆ ತೆನೆಗಳಿಂದೆಡೆಯೊಳಿರ್ದವು 
ಗುಂಡುಗಳು (ಅನಂತ. ೦೪-೪೬). [ಬಡಿ, 4 ಗುಂಡು] 

ಬಡಿಗೆ, ಬಡಿಕೆ (ನಾ). ಬಡಿಯಂವ ಸಾಧನ; ಕೋಲು; ದೊಣ್ಣೆ : 
ಬಡಿವ ಬಡಿಗೆಗಳೆ ಕೋಳೆಎಳ್‌ ತೊಡೆಯದು ಸಲೆ ಪೊಟ್ಟೂಗೊಡೆದು ಕಡಿವದೆ 
ದೆತ್ತಂ (ಸುಕುಮೂ. 2-08): ಹೊಡೆಸಿದ ಮರಳಿ ವಿಶ್ವಾಮಿತ್ರನಾಕಳ 
ಹಸಿಯ ಬಡಿಗೆಯಲಿ (ಸಕತ. 3೪-೬9), ಬಡಿಗೆಯಲಿ ಹುತ್ತ ಹೊಡೆಯ 
ಲಡಗಿಹ ಸರ್ಪ ಮಡಿದಿಹುದೆ (ಸರ್ಕ. 368) - ಬಡಿಕೆ : ಹಾಳುಮುಂಡೇ 
ದಕ್ಕೆ ದೊಣ್ಣೇನೆ ಸೈ ಅಂತಾ. ಒಂದು ಬಡಿಕೆ ತಗೊಂಡು ಜಪ್ಪ್‌ದೆ 
(ನುರಕು.' 38); ನಲ್ವತ್ತರ ಮೇಲೆ ನಡಿಕೆ, ಎಂಭತ್ತರ ಮೇಲೆ ಬಡಿಕೆ 
(ಣಾ), (ಬಡಿ, + - ಗೆ] 

ಬಡಿಗೆ, “ಬಡಗಿ” ನೋ. 

ಬಡಿಗೆಕಾಅ (ನಾ). ಕೋಲು ಹಿಡಿದಿರಂವವನಂ; ಕೋಲುಕಾರ : 
ಮುಂತಣ ಮಾವಂತರ ಪಿಂತಣ ಬಡಿಗೆಕಾಅರ ನಡುವಣ ವೀರ 
ಜೋದರ . . . ಕೋಳಾಹಳದಬ್ಬರಮುಬ್ಬರವತಾಗೆ 

[ಬಡಿಗೆ + _ ಕಾಣ) 

ಬಡಿಗೆಕೊಳ್‌ 'ಬಡಿಗೆಗೊಳ್‌' ನೋ. 

ಬಡಿಗೆಗೊಳ್‌, ಬಡಿಗೆಕೊಳ್‌ (ಕ್ರಿ). ೧. (ಹೆದರಿಸಿ ಓಡಿಸಲು) ದೊಣ್ಣೆ 
ಯನ್ನು ಹಿಡಿ ; ಕೋಲನ್ನು ಹಿಡಿದಂಕೊಳವ್ಫಿ:: ಮರ್ಕಟಂಗಳ 
ಪಡೆಯನಟ್ಟಿದ ಹಿಂಡು ದನವಿಗೆ ಬಡಿಗೆಗೊಂಡಂತೆ (೪ೌಕಿರಾ. ೩8-೦೪). 
ಬಡಿಗೆಕೊಳ್‌ : ೨. ದೊಣ್ಣೆಯಿಂದ ಹೊಡೆ : ನೆಲ್ಲಿಯ ಕಂಯ್ಗಳಂ 
ಬಡಿಗೆಕೊಂಡವೊಲೆತ್ತಿದ ತೋರಹತ್ತದಿಂ ಜಲ್ಲನೆ ತುಂಬಿಗಳ್‌ ಕೆದಅಕ 
ಬಂದುವು ಬಿಂಕದಿನಂಕದಾನೆಗಳ* (ಕಲ್ಮಳಾ. ೨೦೩). [ಬಡಿಗೆ 4 ಕೊಳ) 

ಬಡಿಗೆಗೋಲು (ನಾ). ಇ ಬಡಿಗೆ, : ಕೈಗಳ ಸಕಲದನುಜರು ಹಿಡಿದು 
ಜೋಲಲು ನೆಗೆದು ಹಾಜುತ ಕೊಡಹಿ ಬಡಿದನು ಬಾಲದಿಂದವ ಬಡಿಗೆ 
ಗೋಲಂತೆ (ಇರಾ. [ಬಡಿಗ್ಗೆ + ಕೋಲ್ಕು («ಎ ಕೋಲ್‌1)] 


(ಗಿಂಳ. ೬-೫೩ ವ). 


04-೩೨). 


ಇವರ (ನಾ). ಒಂದು ಬಗೆಯ ಬಲೆ : ಹಾಜುವಲೆ ಜಾಜುವಲೆ 
ಬಡಿಗವಲೆ , ., ಮಂದಸಿನವಲೆಯ ಹೊಲಗಳ ಬೇಡವಡೆ ನೆರೆದುದು 
(ಚಕಾ. ೬-4), «ಬಡಿವಲೆ' ಪರಾ. [ ಬಡಿಗೆ 4 ಬಲೆ] 


೬೨೧೪ 


1% 


«6 ಬಡಿತಂಗಾಸು 


ಬಡಿಗೊಳ್‌ , 


ಬಡಿಗೋಲ್‌. 


ಬಡಿಗೋಲು 
40 ಬಡಿಣ 
ಬಡಿತ 


ಬಡಿತಂಗಾಸು 


ಬಡಿಕೊಳ್‌ (ಕ್ರಿ). ೧. ದೊಣ್ಣೆಯನ್ನು ಹಿಡಿ; 
ಕೋಲನ್ನು ತೆಗೆದಂಕೂಳ್ಳು: ಬಡಿಗೊಂಡು ಗೋಣಿಪಣ್ಣಂ ಬಡಿವಂತಿರೆ 
ಪವನಸೂನು , . . ಬಡಿದನನಿಬರಂ ಕೌರವರಂ (ಗಡಾಯಃ. ೩-೧೦) ; ನರನಂ 
ಬಿಲುಗೊಂಡೊಂದುದೆಸೆಯಲಿ ಮರುತಿ ಬಡಿಗೊಂಡೊಂದುಕಡೆಯಲಿ ... 
ಎರಡುಮೂಅಡಿಯಿಷು ತ ನಿಂದರು (ತಾಳ್ಮಳಾ. ೩೦-೩೨). ವಿ. ಬಡಿಗೆ 
ಯಿಂದ ಬಡಿ. “ಹೊಡೆ : ಬಡಿಗೊಳಿ ಬಿದು ಬಿಬ್ಬರಬಿರಿದೊಡನುಗೆ ಪೊಸ 
ಮುತ್ತ, (ಶ್ಯಶಳಾ. ೦೦-೦೦೩); ಬಡಿಯಿಂ ಬಹ್ಮಾಮಲಕದ ಫಳಮಂ ಬಡಿ 
ಗೊಳಲುದಿರ್ವಂದದಿ ಬೀಳ್ತಹ ಬಲ್ವಡೆ (ಇಯ?*ಾ- ೬-೬೨). ೩. ಬಡಿಗೆಯ 
ಏಟು ತಿನ್ನು... -ಪೆಟ್ಟುತಿನ್ನು : ಕೆಲರ್‌ . . . ಸೌಜನ್ಮಕಂದಾಂಕುರನ 
ಶರಕ್ಕಳ್ಳಿ ಬೆ[ ಳ್ಕ ]ರ್ತೊಡೆಯುುಂ , , . ಬಡಿಗೊಂಡ ಮೊಲದಂತೆಯುಂ 
ತಲೆಕೆಟಗಾಗಿ ಬಿಟ್ಹಿರ್‌ (ಕಾಂಶಿಫ್ರ- ೪-೩೦ ವ); ಬಡಿಗೊಂಡು ಪಣ್‌ ಪಜ್‌ದು 
ಬೀಲ್‌ (ತೇಖಪು. ೧-66): ಬಡಿಕೊಳ್‌: ೨. ಬಡಿಕೊಳೆ ಉಯುಂ ಪಣ್ಣುಂ 
ತೊಡಂಬೆ ಪಜ್‌ದುದಿರ್ವ ಮಾಲಟಕ್ಕಿಯಿಂ ಕಿಜ್‌ವರಿಯರ್‌ ಮಡಿವರನ 
ಕ್ರಮದಿಂ (ಕಂರಾರೂ- ೧-ಕ)- ೩. ರಿಪುಸೇನೆ ಬಟಲ್ಲೂ ನಿದ್ರೆಯಿಂ ಬಡಿ 
ಕೊಂಡ ನೆಲ್ಲಿಯಂತೆ ನೆಲಕ್ಕೆ ಬೀಬ್ವುದುಂ (ರರ್ನಾಮ್ಮ- ೧೩-೧೨೯): ಬಡಿಕೊಂ 
[ಕಾಕಾಂ- ಗೊಂ]ಡ ನೆಲ್ಲಿಯ ಕಾಯಂತಾ ಬಲವೊಡನೆ ಚೆಲ್ಲಿತು ಕಂಡ 
ಕಡೆಗೆ (ಕುರಾಸಾಂ- ೪೦-೩೫): [ಬಡ್ಕಿ 4+ ಕೊಳ್‌ ) 
ಬಡಿಕೋಲ್‌. ಬಡಿಕೋಲು. ಬಡಿಗೋಲಂ (ನಾ). ಬಡಿ 
ಯಂಲು ಉಪಯೋಗಿಸುವ ಕೋಲು. -ಲಾಠಿ: “ಡಂಗೆಯೆ ಬಡಿಗೋಲ 
ಪೆಸರ್‌” (ಕಕ: ಕೂ); ಎಏಜ್‌ನ ಮೇಲೆ ಬಡಿಗೋಲ್‌ ಕಲೆಯ 
ಮೇಲೆ ಕವರ್ತೆಯೆಂಬಂತೆ ಸಂತಾಪದ ಮೇಲೆ ಸಂತಾಪಮಂ ಮಾಟ್ಟ ನಿನ್ನ 
ನೋಂಪಿಯೆಂಬ ಗರಗಸಕ್ಕೆನ್ನಮೆಯ್ಕನೊಡ್ಡಲಾಅ*ಂ (ರರಶ್ಲು. ೦-೦೬೨). 
ಹಿಡಿವ ವಿಂಗಂಗಳ ಬಡದಿರೆ ಬಾಯೊಳು ಬಡಿಗೋಲ್ಲ ನಿಕ್ಕಿ ಕಿವಿಯ ಒಡೆ 
ಮುರಹಿದೊಡೊದಟಿ ವ ಶಬ್ದವಿಪಿನದೊಳೆಡೆಗೊಂಡುದು(ಕೋಕಕ. 68-೨೦). 
ಬಡಿಕೋಲ್‌: ನುಲಿ ನೇಣ" ಬಡಿಕೋಲ್‌ ಬಲೆ . - . ಇದಿರೊಳ್‌ ಬರೆ 
ಕಾಣಲುಮಾಗದು (ಊಳೋಷ. ೦೨-೦೦); ಬಡಿಕೋಲಂ ಸವಮಮಾಡಲಕ್ಕುಂ 
೬. . ೬ ಕಡುಮಖೂರ್ಯಂ ಹಿತ ಕೇಳ್ವನೇ (ಸೋಮೇಕ- ೪೯); ತಿರುಗೆ ತಿರು 
ಗುತ್ತೂಂ ಸಂಗಡಿಸಿ ಪರಿದಂಬುಬೆನುತ್ತುಂ ಬಡಿಕೋಲಿಂದಿಟ್ಟ ಿನಧಿಕಬಲನಾ 
ಮೊಲನಂ (664. ೦-೪೭). ಬಡಿಕೋಲು : ಚಾಳಿಸಿದ ಹದವಿಲ್ಲುಗಳ ಬಡಿ 
ಕೋಲುಗಳ ಬೇಟೆಗಾಜರು. ಬಳಸಿದರು ಶಿವನ (ಕುರ್ಮಾ. 8-೩೩) ; 
ಭ್ರೂಲತೆಯ ಹವವಿಲ್ಲುಗಳ ಹೊಳೆವಾಲಿಗಳ ಹೊದೆಗೋಲುಗಳೆ ನಳಿತೋಳ 
ಬಡಿಕೋ! ೫೫- ಗೋಲುಗಳ i ಬೇಟೆಕಾತಿಯರೈದಿದರು 
ವನವ (ಕೊರರಾ- ೦-೩-೩೯); ಓಡಿ; ತಡೆಗಟ್ಟಿ; ಬಡಿಕೋಲನಿಡಿ। (ಹಂದ್ರ ಸ. 
೨೯೬೩). ಬಡಿಗೋಲು : ಮನಸಿಜನ ಬಡಿಗೋ( ೫೫. ಕೋ]ಲೋ 
ಶಿವನು ಸೂಡಿರ್ದ ಚಂದ್ರನ ಭಾಗವೋ . . - ಎನಲರ್ಧಚಂದ್ರನಂ ಬಣ್ಣಿಸು 
ವೊಡರಿದು ಕಾವ್ಮಂಗಳೊಳಗೆ (ಹಕಳಾ. ೩-63); ಗುಪ್ತಿಯವರೂ, ಬಡಿ 
ಗೋಲಿನವರೂ, ಹಣೆಮಟ್ಟದ ದೊಣ್ಣೆಯವರೂ, ಸಿದ್ಧವಾಗಲಿ 
(ಶೇಟಿರತಿ, ೩). [ ಬಡಿ, + ಕೋಲ್‌, ] 

'ಬಡಿಗೋಲ್‌' ನೋ. 

"ಬಡಿನ' ನೋ. 

(ನಾ). ಹೊಡೆಯುವಿಕೆ; ಏಟಂ; ಪೆಟ್ಟು: ಬಸಿವ ನೆತ್ತರ 
ಬಾಳ್ವೆಯೊಳ್‌ ಬಡಿತ ಕಡಿತಗಳನೆಸಗಿದವನಲ್ಲ (೫೦ರ. ೦೬೨-೩೩೪); ಅವರ 
ತಲೆ ತಬಲೆಯ ಬಡಿತಕ್ಕೆ ಸರಿಯಾಗಿ ತೂಗುತ್ತಿತ್ತು (ಆಬೋಲೀ- ೦೬೬)- 
"ಬಡಿತಂಗಾಸಂ' ಪರಾ. [ ಬಡ್ಮಿ -- ತ್ಮ 

(ಕ್ರಿ). (ಲೋಹವನ್ನು) ಬಡಿಯುವುದಕ್ಕೆ ಹದ 
ವಾಗುವಂತೆ ಕಂಯಿಸಂ, -ಬಿಸಿಮಾಡು: ಬಾಟ*ವಂಟ ತಿದಿಯುಗಿವರುಂ 


ಜಡಿತಂಗೊಳ್‌ 


ಮಿಡುವಿಡುಕೆ ಬಡಿತಂಗಾಸುವರುಂ ( ಶಾಕಾಂ. ಬಡಿತಂಗೊಂಡು ಕಾಸಿ 
ಸುಡುವರುಂ] ನೋಡೆನೋಡೆ ಕಣ್ಗಳಂ ಮಾಂಟುವರುಂ (ಆಪು: ೫-6ೂಠ): 
ಸುಅ ಸುಅ ನೆ ಬಡಿತಂಗಾಸುವುದುಂ ಕರ್ಕಶಕ್ಷಾರವಾರಿಯಂ ತಂದು 
ಸಲ್ಪಸಲ್ರ ಫೆ ಪೂಸುವುದುಂ (ಸುಳುಮಿ. ೧೦-೪೭ ಠ). [ಬಡಿತ 4 ಕಾಸು] 

ಬಡಿತಂಗೊಳ್‌ (ಕ್ರಿ). ಪೆಟ್ಟುಹಾಕು ; ಏಟುಹೊಡೆ: ಬಾಟಕಿವಾಟಕ 
ತಿದಿಯುಗಿವರುಂ ಮಿಡುಮಿಡುಕೆ ಬಡಿತಂಗೊಂಡು ಕಾಸಿ ಸುಡುವರುಂ 
[ ಕಾಕಾಂ- ಬಡಿತಂಗಾಸುವರುಂ ] (60ಫಿ- 8-68 5). [ಬಡಿತ + ಕೊಳ್‌) 

ಬಡಿದಂಟು (ನಾ). ಕೋಲಿನಂತಿರುವ ಕಾಂಡ ; (ಗರಿಗಳಿಲ್ಲದೆ) 
ಬರಿದಾಗಿರಂವ ಕಡ್ಡಿ : ಗೊಡ್ಡೆಮ್ಮೆಯ ಮುಂದೆ ಬಡಿದಂಟು ಒಗೆದಂತೆ 
ಗಿರಾಕಿಗಳ ಮುಂದೆ ಒಂದೆರಡು ಪತ್ರಿಕೆಗಳನ್ನು ಅವರು ಒಗೆದಿರುತ್ತಾರೆ 
(ಗಾಳಿಶ- ೩೩) [ ಬಡ್ಮಿ 4+ ದಂಟು] 

ಬಡಿನ. ಬಡಿಣ (ನಾ). ಬಡಿಸಿದಂದಂ; ಆಹಾರ; ಎಡೆ: ಬಳಾರಿಗಿತ್ತ 
ಬಡಿನಂ ಹಾರ್ದಿದ ಹರ್ದ್ದಿಂಗೆ ಬಿರ ವೃಕಕ್ಕೆತ್ತಿದ ಬುತ್ತಿಯೆಂದೊಡ 
ಹಿತರ್‌ ಮೆಯ್ದೋಣಆ* ಮಾಲಯಾಂವರೇ (ಮುಂಬರಾ, ೫: ೨೨೩-೩೦ ; 1206); 
ಅವಯವದಿನೆಯ್ದಿ ಬಲಮಂ ಜವಂಗೆ ಬಡ್ಡಿಸಿದ ಬಡಿನಮೆನೆ ಶರಹತಿಯಿಂ 
ತವೆ ತಟ್‌ವುತ್ತಿರ್ವುದುವೂಾ ಕುವರೆಂ ಶತಖಂಡಮಾಯ್ತು ತನ್ನ ಪಸೈನ್ಯಂ 
(ಕುಜೌನೇ- ೦೨-೦೦೬). ಬಡಿಣ; ಬಡಿಣಮನೆೊಲ್ಲದಂತಿರಸಿ ಭಿಕ್ಷಕಿ ಪೋಪ 
ವನಂತೆ ಕೂಡೆ _ ಕೂಡೊಡನಿರುತಿರ್ಪ ಮುಕ್ತಿಸುಖಭೋಗಮನೊಲ್ಲದೆ 
೬ . . ಕೋಟಲೆಗೊಳುತ್ತಿಹರಾ ಮರುಳರ್‌ (ಕತಳ. ೯೬). 

[ಆ ಬಡ್ಡಿಸು. / ತಮಿ. ಮಮ್‌, ತೆಲು. ವಡ್ಡನ, ವಡ್ಡೆನ } 

ಬಡಿಮಣೆ (ನಾ). (ನೆಲ ಮೊದಲಾದುವುಗಳನ್ನು) ಬಡಿದು ಸಮ 
ಮಾಡುವ ಸಾಧನ ; ದಮ್ಮಸು; ಬಡಿಮಣೆಯಿಂದ ಬಡಿದು ಸಮ 
ಮಾಡಿ (ಮುಂವಿಯಿ. ೪-೦೦೭). [ಬಡ್ಮಿ + ಮಣೆ] 

ಬಡಿವಡೆ, ಬಡಿಹಡೆ (ಕ್ರಿ). ಹೊಡೆತವನ್ನು ಪಡೆ; ಏಟು ತಿನ್ನು : 
ಊರ ಸೀರೆಗೆ ಅಸಗ ಬಡಿವಡೆದಂತೆ [ಉಕಾಂ. ತಡಬಡಗೊಂಬಂ. ತಡಬಡಿ 
ಹಡೆ, ಬಡಿಹಡೆದಂತೆ) ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಮೆನ್ನದೆಂದು ಮರು 
ಳಾದೆ (0ಸನ- ೩೦೯; ಗಂಳಾ- ೪೨-೬ ನೋ); ಮನವಿಲ್ಲದವ ಮುಟ್ಟಿ ಬಡಿವಡೆದ 
ತೆಅನೆನಗೆ (ಕರ. ಹ. ೪೪-೩); ವೀರವಾನರನ ಲಾಂಗೂಲದಿಂ ಬಡಿವಡೆದು 
ರಕ್ಕಸರ ನೆರವಿ ಹೇರಾಳದಿಂ ಪುಡಿವಡೆದು ಬಯಲಾಗೆ (ಕೈಮಿಳಾ, ೦೬-೪೨). 
ಬಡಿಹಡೆ : ಲೋಹಸಂಗದಿ ಕಿಚ್ಚು ಬಡಿಹಡೆದುದೆಂಬಂತೆ 
ಬೇಹುದೊಂದಳವಟ್ಟ ಬಳಿಕ ಬಿಡಲಾಗದು (ಸಿದ್ಧರಾ, ೪-೪೦). 

(ಬಡ್ಡಿ + ಪಡೆ] 


ಬಡಿವರ “ಬಡಿವಾರ' ನೋ. 

ಬಡಿವಲೆ (ನಾ). ಒಂದು ಬಗೆಯ ಬಲೆ : ಪಿಡಿವಲೆ . . . ಬಡಿವಲೆ 
ಬಲುವಲೆಗಾಜರು ಕೂಗಿ ಬೊಬ್ಬಿಡುತಲೈದಿದರು ಮುಂಗಡೆಯ (ಮೋಹತ. | 85 
0೪-0೬); ಸಿಡಿವಲೆಯ ಕಾಲ್ಗಣ್ಣಿಗಂಫಿಲ ಬಡಿವಲೆಯ . . . ಪಿಡಿದು 
ಕಾರ್ಮುಗಿಲಂತೆ ಕವಿದುದು ಶಬರಸಂದೋಹ (ಅನೆಂಕಾ. ೩-೩-3). 
“ಬಡಿಗೆವಲೆ' ಪರಾ, [ಬಡಿ, 4+ ಬಲ್ಲೆ] 

ಬಡಿವಾರ. ಬಡಿವರ (ನಾ). ಒಣಜಂಬ ; ಬಡಾಯಿ; ಡಂಭ: 


ಬಿಡದಹಂಕಾರ ಬಲುಬಡಿವಾರದಲ್ಲಿ ಸುಖಬಡಿವೆನು ದಂರುಳನಡತೆಗಳಾಚರಿಸಿ 
(ಕೋಕ್ಷರೀ. ೦೬-೦) ; ಬಿಡದೆ ಮುಡಿಮುಡಿಯೆಂದು ಬಡಿವಾರಮಂ ಮಾಡಿ 
(ನುಣತ- ೨-3೨) ; ಅಟ್ಟಕ್ಕೆ ಹಂರದ ಬೆಕ್ಕು ಬೆಟ್ಟಕ್ಕೆ ಹಾರುವೆನೆಂದು 
ಬಡಿವಾರ ಕೊಚ್ಚಿಕೊಂಡಂತಾಗುತ್ತದೆ (ಕಕತ. ೨೩೪). ಬಡಿವರ : 
ಎನ್ನೊಡನೆ ಬಂದೊಡೀಗಳಿ ಕನ್ನೆಗೆ ಪೊಕ್ಕವನನೊಲ್ಹು ತೋಟ್‌ದವೆಂ 
ನೀವೆನ್ನಂ ಬಿಡಿ ಪರಸೇವೆಯೊಳೆನ್ನರುಮೋನಾಗರೆನ್ನ ಬಡಿವರಮೇನೋ 
(ದಶಳು. ೯-೪೪). (« ಹಾರ. ಮರಾ. ಬಡಿವಾರ್‌] 


40 


೬೨೧೫ 


ಬಡ್ಕು 


ಬಡಿವೆಜಿು (ಕ್ರಿ). = ಬಡಿವಡೆ : ಬಡಿವೆತ್ತ [ಬಡವ]ನಂತೆ ಶಕ್ತಿಗೆಟ್ಟು 
(ರರ್ಕಾನ್ಮು- ೦.೦೬೮) ; ಊರ ಸೀರೆಗಗಸಂ ಬದಡಿವೆತ್ತನೆನಿಪ್ಪ ಜನದ 
ನಾಲ್ಲೂಡಿ ನಿನಗೆ (8ಗಂ. ೬-೭) - [ಬಡ್ಮಿ + ಪೆಜ್ಮು) 

ಬಡಿವೋರಿ. ಬಡಿಹೋರಿ (ನಾ). ಹೊಡೆತ ತಿಂದಂ ಕೆಲಸಮಾಡುವ 
ಎತ್ತು : ಎಂದಿನ ಕೊಂಗರೈಸೆ ಬಡಿವೊರೀಗಳೀ ಪಟಗೂಟ ಪಂದೆಗಳ್‌ 
(860. 3-9೨8). ಬಡಿಹೋರಿ : ಒಡೆಯ ಬಂಟನಿಗೆ ಬಡಿಹೋರಿಯಾದ 
(ನಗೆಮಾ. ಕ- ೪೨೬-೩೭) ; ಬಗುಳುವಿವದಿರು ಹರಿಯ ಬಡಿಹೋರಿಗಳಲಾ 
ಜಗವಆ್‌ಯದೇ (ಕುನ್ಮಾಸ. ೦೦-೯) ; ಕೊಡಗು ಕೊಂಕಣ ಕೊಂಗ ಮಲೆ 
ಯಾಳ ರಾಜ್ಯದ ಬಡಿಹೋರಿಗಳು ಮನನಡುಗಿ ಒಡನೆ ಕಾಣಿಕೆಯ 
ನಿತ್ತಾನೆಯ ಸಜ್ಜಾರ ನಡುಕೇರಿಯೊಳಗೊಪ್ಪುತಿಹುದು 

[ಬಡಿ, + ಪೋರ್ಕಿ) 

ಬಡಿಶ (ನಾ). (ಮಾನಂ ಮೊದಲಾದುವುಗಳನ್ನು ಹಿಡಿಯಲು 
ಉಪಯೋಗಿಸುವ) ಗಾಳ ; ಕೊಕ್ಕೆ: “ಬಡಿಶವೆಂಬುದು ಮಾನೆ 

ಗಾಳಂ” (ಶಉಾಯು. ೧೨೬-೬೪) : ರುಷನಿಚೆಯಂ ಆಮಿಷಲೋಭದಿಂ 

ಬಡಿಶಮಾಂಸವನಾಸ್ವಾದಿಸಿ ಸಿಲ್ಕಿ ಸಾವನೆಯ್ದೂಗುಂ (ಶತ್ತೃಶ್ರ. ೩೩೦); 
ಕರಮೆ ಭುಕ್ತಾಾಶೆಯಿಂ ಬಡಿಶಂಗಳೊಳ್ಳೆಡೆವ ಪಿರಿಯ ಮಿಖಾನ್ನಳ ತೆಆದೆ 

- * ರಾಜಿಸುವಿಂದ್ರಿಯಂಗಳಿಂದಂ ಶಿವಧ್ಯಾನತತ್ನರರೆಯ್ದೆ ರಂಜಿಸಿದರು 
(ಅತ. 8-8-೨೩) ; ಬಡಿಶಗತಐಹ ಮತ್ತ್ಯದಂದದಿ ಕೆಡೆದು 
ಲ್‌ಕ್ಕೇಯ ಕಡಿದ ಪಕ್ಷಿಯ ತೆಅದೊಳಡಿಯಿಡಲಾಅನವನು (ಅಮ್ಮತ- ೨-೩೨)- 
[ಸಂ.] 

ಬಡಿಸ (ನಾ). - ಬಡಿಶ : “ಬಡಿಶಂ ಮತ್ಸ್ಯಬಂಧನಂ - ಅದು 
ಕಿಳಿದಾದಡೆ ಬಡಿಸವೆಂಬುದು” (ನಾಶರಾ- ೦೦೦) ; ಜಲದೊಳಗಣ 
ನಿಮಿಷಾವಳಿ ಬಲೆಗಾಜನ ಬಡಿಸದಲಿ [ಾಕಾಂ. ಸರಳ್ಳೆ ಸಿಕ್ಕಿ ಮಾಂಸಕ್ಕೆಳಸಿ 
ತನುವಳಿವ ತೆಅದಿಂ ಲಲನೆಯರ್ಗಂ ಹೇಮಭೂಮಿಗೆಳಸಲ್‌ ಕೆಡುವರ್‌ 
(ನನ್ನತ. ೩-೮6), [ಆ ಸಂ. ಬಡಿಶ] 

ಬಡಿಸು, (ಕ್ರಿ). ಹೊಡೆಯಿಸಂ ; ಏಟು ಕೊಡಿಸಂ ; ಸೊಕ್ಕಿರ್ದರ 
ಮದಮಿಂತಲ್ಲದುಡುಗದೆಂದು ಸಾಯೆ ಬಡಿಸುವಂ (ರರ್ಮಾಶ್ಕು. ೨-೬೩) ; 
ಹೊಟ್ಟೆಯನು ಕಟ್ಟುವುದು ಬಟ್ಟೆಯಲಿ ಬಡಿಸುವದು ಕಟ್ಟಾಳ ಭಂಗಪಡಿಸು 
ವದು ಗೇಣುದ್ದ ಹೊಟ್ಟೆ ಕಾಣಯ್ಯ (ಸರಣ -0೪೮8)- [ಬಿಡಿ + - ಇಸು) 


(ಕಂಠವಿ. ೬-೩೨). 


ಬಡಿಸು " ಬಡ್ಡಿಸು ' ನೋ. 
ಬಡಿಹ (ನಾ). ಹೊಡೆತ; ಪೆಟ್ಟು; ಪ್ರಹಾರ: ಬಡಿಹದ 
ಮಕ್ಕಳಂತೆ ಅಟಲ್ವೇಯೊಳಂ ನೀರ್‌ ಮುಟ್ಟಿದ ಕೆಂಡದಂತುಪಶಮದೊಳಂ 
. ನೆರೆದಿರ್ಪದುಂ (ಠರ್ನೂನ್ಕು. 3-038) ; ಕಡಿಹಕ್ಕೆ ಬಡಿಹಕ್ಕೆ 


ತಂದೆನ್ನ ರಡೆಯಾಣಿಯ ಮಾಡಿ ನಿಮ್ಮ ಶರಣರ ವಾದಕ್ಕೆ ತೊಡಿಗೆಯ 

ಮಾಡಿ ಸಲಹು (ಸ. ೨೩೦) ; ಮರ್ಕಟಂಗಳ ಬಡಿಹ ಮಾಣಿಸು ದೇವ 

(೪98. ೦೩-೮).- [ಬಡ್ಕಿ 4. - ಹ್ಮ (ಆ ಇ ಪೃ) 

ಬಡಿಹಡೆ 'ಬಡಿವಡೆ' ನೋ. 

ಜಡಿಹೋರಿ 'ಬಡಿವೋರಿ' ನೋ. 

ಬಡು, (ನಾ). ಪ್ರಾಣಿಗಳ ಹೆಣ, -ಶವ : ಜಾಕಿ, ಓಬಯ್ಯ ಇಬ್ಬರನ್ನು 
ಜೊತೆಗೆ ಕರೆದುಕೊಂಡು ಕೋವಿಗಳೊಡನೆ “ಬಡು” (ದನದೆ ಹತ 
ಬಿದ್ದಲ್ಲಿಗೆ ಹೊರಟನು (ಕಾನೂರು. ೨೭೪) ; ದನವನ್ನು ಹುಲಿ ಸ್ವಾದ 
ಬಡುವನ್ನು ಕಾಡಿಗೆ ಎಳೆದುಕೊಂಡು ಹೋಗಿ . ಹಳುವಿನಲ್ಲಿ 
ಮುಚ್ಚಿಟ್ಟಿ ಹತ್ತ್ರ {ರುಲಿರು. ೦೯೧). [ದೇ.8 ತೆಲು. ಬಡುಗು) sy 

ಬಡ್ಡು(ನಾ). (ಸಾಮಾನುಗಳನ್ನು ಇಡಲು) ಗೋಡೆಯಲ್ಲಿ ವಂಂಂಟ್‌ 
ಕೊಂಡಿರುವಂತೆ ಉದ್ದವಾಗಿ ಕಟ್ಟಿರುವ ಕಲ್ಲು. ನಸ ಕೇಡಿ 
ಮುಂತಾದುವುಗಳ ಕಟ್ಟಿ: ಸೌ್‌ಮಾನು ಇಡುವ ಮೇಜು ಪೂ 


-ಬಡುಕ 


ಗಳುಳ್ಳ) ನಿಲುವು, ಬಡು, ಅಡ್ಡಣಿಗೆ (84೬06. ಇಂಕೂ) ; ಅಡಿಗೆಮನೆಯ 
ಒಂದು ಬಡುವಿನ ಮೇಲೆ ಕಂಚಿನ ಗೌರಿಯ ಪ್ರತಿಮೆಯೊಂದಿತ್ತು 
(ಕೂಚಣ್ಳು ೭೦) - 
-ಬಡುಕ "-ಬಡಿಕ್ಕ' ನೋ. 
ಬಡುಗುಲಿ (ನಾ). (?) : ಪಾಶಕಜೀವಂಗಳ್‌ ಎಳ್ಳಿನಂತೆ ಗಾಣಕ್ಕೆ ವಂದು 
* - * ಮಂಯ್ಕಿಲ್ಲದೊಕ್ಕಲಂತೆ ಬಡುಗುಲಿಗೆ ವಂದು... . ತಿಲ್ಲನೆ ತಿಂವುವು 
(ಕರ್ಮಾಮ್ಮ. ೩-೭೩). ` [?] 
ಬಡೇಜಾವು (ನಾ). (ಉಕ) ಒಣಜಂಬ ; ಡೌಲು ; ಬಡಾಯಿ : ಆತನ 
ಶಾಸನ ಮಾಡುವುದು ಒತ್ತಟ್ಟಿಗೆ ಉಳಿದು, ಆತನ ಬಡೇಜಾವು ನಡೆದದೆ 1 
(6ತ್ರತ- ೦೩೬) ; ಆ ಸಣ್ಣ ಹುಡುಗನ ಮುಂದೆ ಯಾಕ ನಿನ್ನ ಬಡೇಜಾವ 
(ರರ. ೩೦). [( « ಮರಾ. ಬಡೇಜಾವ*, ಬಡೀಜಾವ*) 
ಬಡೇಸೋಪು (ನಾ), ಜೀರಿಗೆ ಜಾತಿಗೆ ಸೇರಿದ ಒಂದಂ ಬಗೆಯ 
ಸಸ್ಮ ಮತ್ತ ಅದರ ಬೀಜ : ಗೊರಟೇಬೇರು, ಹಸರಾಣಿ, ಬಡೇ 
ಸೋಪು ಇವು ಯಾವಾಗಲೂ ' ಹಸಿಯವೇ ಉಪಯೋಗಿಸಲ್ಪಡಬೇಕು 
(ಗೃಶವೈ. ೨). [*-ಹಿಂ. ಬಡೀಶೋಫ್‌ ; ಮರಾ. ಬಡೀಶೇಪ್‌, ಬಡೀಶೋವ್‌] 
ಬಡ್ಡ (ನಾ). ತಿಳಿಗೇಡಿ ; ದಡ್ಡ ; ಮಂದಮತಿ: ದುಡ್ಡು ಕೊಟ್ಟಣ್ಣನು 
ಬಡ್ಡನಾಗುವನಯ್ಕ ಬಡ್ಡಿಗೆ ಬಡ್ಡಿ ಗಂಟಿಕ್ಕಿದಾ ಹಣವು ದೊಡ್ಡರಾಯನ 
ಪಾಲು (ಳಾಂಸಂ. ೩೪-೪60) ನ ಅಡ್ಡೇಟು ತಗಲಿದರೆ ಬಡ್ಡನಾದರೂ ಗೆದ್ದಾನು 
- (md). [ಜಡ್ಡು 4 --ಅ್ಯ. 1 ತುಳು. ಬಡ್ಡೆ] 
ಬಡ್ಡಗಿ “ಬಡಗಿ' ನೋ. 
ಬಡ್ಡಗಿವಾಳ (ನಾ). ಮರಗೆಲಸವನ್ನು ಮಾಡಂವವನು ; ಬಡಗಿ: 
ಮಾಚಿಗಾವುಣ್ಣ ಜಕ್ಕೋಜಗೆ ಕಮ್ಮುಅವಾಳ ಕೊಟ್ಟ ಕಯಿ ಮತ್ತ ೫ ಬಡ್ಡಗಿ 
ವಾಳ ಬಿಣ್ನೋಜಗೆ ಕೊಟ್ಟ ಮತ್ತ ೫ (96-1-1, 0೨೩-೨೬ ; 3089). 
(ಬಡ್ಡಗಿ (« ಬಡಗಿ) + —ವಾಳ್ಯ ( ಎ- ವಳು) 
ಬಡ್ಡಿ, "ಪೊಡ್ಡಿ' ನೋ. 
ಬಡ್ಡಿ, ವಡ್ಡಿ. ವಿದ್ದಿ (ನಾ). ೧. ಹೆಚ್ಚಳ; ಆಧಿಕ್ಕ: ವಿಘಾತಿಯ ಬಡ್ಡಿ ಗಿನ್ನಕ 
ಬದುಕಿದೆನು (ಕುಕ್ಕಾಸ- 03-9೩). "ಬಡ್ಡಿವಡೆ' ಪರಾ. ೨. ಸಾಲವಾಗಿ 
ಕೊಡುವ ಅಥವಾ ಪಡೆಯುವ ಹಣದ ಮೇಲೆ. ಪಡೆಯುವ ಅಥವಾ 
ತೆರುವ ಹೆಚ್ಚಿನ ಹಣ; ವೃದ್ಧಿ : ಕಡನುಂ ಬಡ್ಡಿಯುಮೆಂದವಳೊಡಮೆ 
`ಯನವಳೀಯೆ ಕೊಳೆ ಪುಸಿಸಾಲಕ್ಕಂ (ಬುರತಿ. ೦೦-೬೫) ; ಕಾಸಿಗೆ 
ವೀಸವ ಬಡ್ಡಿ ಗಳಿಸಿಕೊಂಡು ' ಶೇಷಗಿರಿಯ ಮೇಲೆ ವಾಸವಾಗಿದ್ದೇನೆ 
(ಶ್ರಕಂದ- ೨-೩3-0) ; ಇವೊತ್ತು ನಿನ್ನ ಸಾಲವನ್ನೆಲ್ಲಾ ಬಡ್ಡಿಸಹಿತವಾಗಿ 
ತೀರಿಸಿಬಿಡುತ್ತೇನೆ (ಏತಕಾ. ೨೯೭). ವಡ್ಡಿ ; ೨. ನೀನೂ ತೆಉವ ಸಿದ್ಧಾಯ 
ಎರಡು ಹಣ ಯಾ ಪ್ರಣ್ಮಗಳ ಬೆವೂಳಿಯ ವಡ್ಡಿ ೫ ೫ ೫ ಗವುಡ ಸುಂಕ 
ಮಗ್ಗ...ಸರ್ವಮಾನ್ಯವಾಗಿ (ಎಳ. ಸ. ಮುಳಣ. ೨೦-೨; 3468) ವಿದ್ದಿ ; 
೧. “ಎದ್ದಿ (ವದ್ದಿ), ವೃದ್ಧಿ ಏಳಿಗೆ ; ಹೆಚ್ಚಳ” (ಕರ್ಕಳೋ: 90); ಖುತ್ವ 
ಕ್ಕಿತ್ವಂ-ಯಜು-ರಿಜು,..ವೃದ್ಧಿ - ವಿದ್ಧಿ, ಶೃಂಗಾರ. ಸಿಂಗಾರ (ಕಠುದ. 
೨೬೪ ಶ್ರಯೋ)- 
[ಇ ಪ್ರಾ. ವುಡ್ಮಿ. /ಸಂ. ವೃದ್ಧಿ. /ತಮಿ. 
ಬಡ್ಡಿ ; ತೆಲು. ವಡ್ಡಿ) 
ಬಡ್ಡಿಕಾಅ (ನಾ). ಬಡ್ಡಿ ವ್ಯವಹಾರವನ್ನು ಮಾಡಂವವನು ; ಬಡ್ಡಿ 
ಕಾಅನೆಂತೆ ಒಂದು ಕೊಟ್ಟು ಎರಡು ಪಡೆವ ಜಡಜೀವಿಗಳ ಭಕ್ತರೆನ 
ಬಹುದೇನಯ್ಯ (620ರೇ. €8-69)- [ಬಡ್ಡಿ 1 - ಕಾಲ] 
ಬಡ್ಡಿಗುಡು "ಬಡ್ಡಿಗೊಡು' ನೋ. 
ಬಡ್ಡಿಗೊಡು, ಬಡ್ಡಿಗುಡು (ಕ್ರಿ). ೧. ವೃದ್ಧಿಯಾಗು ; ಬೆಳೆ : ಒಡ್ಡಿದನು 
ಕರತಳವನಗಲಕೆ ಬಡ್ಡಿಗೊಡುವ ಎಷಾನಲಾಗ್ರವನಡ್ಡ ಎಸಿ ಫಡ ಹೋಗದಿರು 


ಮಲ. ವಟ್ಟಿ ; ತುಳು. 


೬೨೧೬ 


ಬಡು 


ಹೋಗದಿರು ನಿಲ್ಲೆನುತ ತಖಡ್ಲಿಸುತ (ಇಳಾ. 9-೭-೪). ವಿ ಬಡ್ಡಿಯನ್ನು 
ಸಲ್ಲಿಸಬೇಕೆಂಬ ಕರಾರಿನಿಂದ ಸಾಲ ಕೊಡು; ಬಡ್ಡಿ ವ್ಯವಹಾರ ಮಾಡು : 
ತನ್ನೆ ನಡಯಿಸಿದ ಬಳಿಕಿನ್ನಿಂದುವರ ಬಡ್ಡಿಗೊಟ್ಟು ಪೆಲ್ತಿಸಿ ಪೊನ್ನಂ... 
ಶ್ರೀಸಾನ್ತಿಸೆಟ್ಟಿ ಪರಿರಕ್ಷಿಸಿದಂ (3993. x೫. 88-43 : 1089); ಹರದನ 
ಬಡ್ಡಿಗೊಟ್ಟೊಡವೆ ರಾಜಕುವಖರನ ತೇಜದೇಟ್ಸ್‌ ನಾಣ್ಬಿರುದಿನ ಚಿತ್ರವಿದೆ 
(9ನಂಶು- ೮-99) ; ಆ ಕುಸೀದಕನು ವೃದ್ಧ್ವಾಜೀವನೆನೆ ಬಡ್ಡಿ 
ಗೊಡುವನಕ್ಕು೦ (ರುಂಗಣಾ. ೦೦೨-೦)- ೩. ತೆಗೆದುಕೊಂಡ ಸಾಲದ 
ಹಣಕ್ಕೆ ಬಡ್ಡಿಯನ್ನು ತೆರು. ಬಡ್ಡಿಗುಡು: ವಿ. ದ್ವೈಗುಣಿಕಃ 
- *. ಕುಸೀದಕಃ - ಈ ೪ ಬಡ್ಡಿಗುಡುವವಂ (ಹರಾಯು. ೪೩-೪0೬) ; 
ಹತ್ತೆಂಟು ಪಣಮಂ ಕಡಂಗೊಟ್ಟು ಬಡ್ಡಿ ಗುಡುಗುಂ (ಶಾಸ್ತಲೀ. ೪-೬). 
(ಬಡ್ಡಿ, + ಕೊಡು] 

ಬಡ್ಡಿಗೊಳ್‌ (ಕ್ರಿ). ಬಡ್ಡಿಯ ಹಣವನ್ನು ಪಡೆ: ಸಾಲವಾಯದೆ 
ಬಡ್ಡಿಗೊಳೆ ನೆಂಬ (ಕಾಕಾ. ಸಾಲಿಸದೆ ಬಡ್ಡಿವೇಚಕ್ಕಿಂಬ]. . . ಮರುಳನಂತೆ 
(ರರ್ಕಾಕ್ಕು. ೦೨-೨೪) ; ಕಡಗೊಂಡನೊ ಬಡ್ಡಿಗೊಂಡನೊ (ತನುರ- ೦೬೬ 
ಶ್ರಯೋ)- [ಬಡ್ಡಿ + ಕೊಳ್‌) 

ಬಡ್ಡಿಮಗ "ಪೊಡ್ಡಿ' ಪರಾ. 
ಯಿಕ್ಕು (ಕ್ರಿ). ಬಡ್ಡಿಯನ್ನು ಕೊಡು: ಬಡ್ಡಿಯಿಕ್ಕುವಂ ಮೊದಲಂ 
ಕೊಟ್ಟು ಪತ್ರಮಂ ಸೀಳಿಸುವಂತೆ (ರರ್ಶಾಕ್ಕು. 09-009)- [ಬಡ್ಡ್ವಿ 3. ಇಕ್ಕು) 

ಬಡ್ಡಿಯುಣ್‌ (ಕ್ರಿ). ಬಡ್ಡಿ ವ್ಯವಹಾರದಿಂದ ಜೀವಿಸು: ಕುಸೀದನೆನೆ 
ಬಡ್ಡಿಯುಂಬಂ (ಯಾಗರಾ- ೦೦೨-೦)- [ಬಡ್ಡಿ + ಉಣ್‌] 

ಬಡ್ಡಿವಡೆ (ಕ್ರಿ). ಹೆಚ್ಚಾಗು; ಅಧಿಕಗೊಳ್ಳು ; ಆ ಧಾತುವಿನ ಮೂಲಾ 
ರ್ಥವೇನೆಂಬುದನ್ನರಿತರೆ, ಬಡ್ಡಿವಡೆಯುತ್ತಾ ಬಂದ ಮತ್ತಿನ ಪದಗಳ 
ಹೊಲಬು ತಾನಾಗಿ ಕಂಗೊಳಿಸಬಹುದು (ಪಾರೋತ: ೩೩). [ಬಡ್ಡಿ 3೬ ಪಡೆ] 

ಬಡ್ಡಿವೇಡು (ಕ್ರಿ). ಬಡ್ಡಿಯನ್ನು ಅಪೇಕ್ಷಿಸು.-ಬಯಸಂ: ತನ್ನಂ 
ತಪದಿಂ ನೋಯಿಸದುನ್ನೆತಿಯಂ ದಿವ್ಮಭೋಗಮಂ ಬಯಸುವ ಗಾಂಪಂ 
ನೆಆ್‌ ಪೋಲ್ಮ್ಮಂ ಸಾಲಿಸದಿನ್ನಳಿಪಿಂ ಬಡ್ಡಿವೇಡಿ ಮಣುಗುವ ಮರುಳಂ 
(ರರ್ಟಾರ್ಕು. ೬-೦೩೬). (ಬಡ್ಡಿ * ಜೇಡ್ಕು) 

ಬಡ್ಡಿಸು. ಬಡಿಸು, (ಕ್ರಿ). ಊಟಕ್ಕೆ ನೀಡು. ಹಾಕು; ಉಣಬಡಿಸಂ: 
ಈತಂಗೆ ನೀಂ ಬಸಿರ ತೀವೆ ಬಡ್ಡಿಸದಿರ್‌ (ಕರ್ಮಾರಾ- ೭೬-೬); ಮಾಳತಿಕೆಯಂ 
ಬಡ್ಡಿಸಲುಮುುತ್ಪಳಿಕೆಯಂ ಕೈಘಟ್ಟಿ ನೀಡಲುಂ ಪೇಟ್ಟಾಗಳ* 
(*೦ಪ್ರ- ೬-೨೦ 5) ; ಬಡ್ಡಿಸಿದಿಡ್ನಲಿಗೆಯ ಮುಂದೆ ಕುಳ್ಳಿರ್ದು . . 
ಉಂಬುವ ಕಾರ್ಯವ ಬಿಟ್ಟು ದೊಡ್ಡಕಾರ್ಯವನೆಣಿಸಿದಿರಿ (ಸೀಸ. 
೨೩-೨೭೩). ಬಡಿಸ್ಕು: "ಬಡಿಸು - ಓಲಗಕ್ರಿಯಾಯಾಂ (ಊಟಕ್ಕೆ ಬಡಿಸು)» 
(ಕಶುರಾ) ; ನೆಟ್ಟನೆ 32೦ ಸವಿಯೊಳೊಂದಿರೆ ಭೋಜನಮನಟ್ಟು ಬಡಿಸು 
ನಾಮಣಯದೆನಸುಂ ಸವಿಯಂ (ಳಂರಾ- ೨-೦೪೬); ಅನಂತಕಾಲ ಮಾಡುವ 
ಲಿಂಗಪೂಜೆಯ: ಒಂದು ದಿನ ಬಡಿಸಿದ ಜಂಗಮತ ಹಿಗೆ ಸರಿಯಲ್ಲ 
(ಕನ್ಮಶ. ಕ. 8೩೦-೦೦೪೨) : ಫಡ ತೊಲಗು ಪವವತಾನೆಸುತ ನಿನ್ನೊಡಲನೀ 
ಶಾಕಿನಿಯ ಬಳಗಕೆ ಬಡಿಸುವೆನು (ಳುವ್ಮಾರ್ರೋ, ೦೩-೩೨). 

[ದೇ.॥ ತಮಿ. ವಟ್ಟಿ ; ತುಳು. ಬಳಸು ; ತೆಲು. ವಡ್ಡಿಂಚು] 

ಬಡ್ಡು, ಬೊಡ್ಡು (ನು). ೧. ಮೊಂಡು ; ಹರಿತವಿಲ್ಲದಂದು ; 
ತೀಕ್ಷ್ಣತೆಯನ್ನು ಕಳೆದುಕೊಂಡಿರುವುದು : “ಒಡ್ಡು ಗಟ್ಟು' ಪರಾ. 
೨. ಮಸಂಕಾಗಿರಂವಿಕೆ ; ಕಂಂತಿಹೀನತೆ : “ಬಡ್ಡುಹಿಡಿ' ಪರಾ. 
೩. ತಿಳಿಗೇಡಿ ; ಬುದ್ಧಿಯಿಲ್ಲದ ವ್ಯಕ್ತಿ: ಮಜಯೊಳಗೆ ಮೈಗರೆದ 
ವೀರರಂ. ಸಂಹರಿಸುತೆ ಬಡ್ಡು ಬಣಗುಗಳನೋಡಿಸಿ . . , ಪುರವನೊಳ 
ಪೊಗುತ್ತಿದ್ದರು (ಕಂತ್ರಿ. ೪೨-36) ; ಕಲಿಯಲಿಕ್ಕೆ ಸ್ವಲ್ಪ ಬಡ್ಡು. ಅವಳು 
ಶಾಲೆ ಬಿಟ್ಟು ಎರಡು ವರ್ಷವಾಯಿತು (ಗೋಶಾಳು- ೬೯.) (ಗಂ). ೪. 


ಬಡ್ಡುಳುದುರೆ 


ಮೊಂಡಾದ; ಹರಿತವಿಲ್ಲದ: " ಬಡ್ಡುಗತ್ತಿ' ಪರಾ. ೫. ಮಸುಕಾದ; 
ಮಂಕಾದ : ಕಾಂತಿಹೀನವಾದ : ಮೊಳಕಾಲಿನವರೆಗಿನ ಕೊಳಕುವಂಚೆ, 
ತಲೆಗೆ ಸುತ್ತಿದ್ದ ಬಡ್ಡು ಕೆಂಬರು ವಸ್ತ್ರ (ಕರಿಮ. ೯6). ಓ. ತಿಳಿಗೇಡಿ 
ಯಾದ ; ದಡ್ಡತನದಿಂದ ಕೂಡಿದ : ಅವನೊಬ್ಬ ಬಡ್ಡು ಮನುಷ್ಯ. 
ಅವನಿಗೆ ಯಾರ ಮಾತೂ ಪಧಥ್ಯವಾಗುವುದಿಲ್ಲ (ಊಂ). ಬೊಡ್ಡು : ೧. 
ಚಕ್ರವು ತೀರ ಬೊಡ್ಡಾದುದರಿಂದ ನೀರಿನ ಶಕ್ತಿಯು ಎಷ್ಟೋ ವ್ಯರ್ಥ 
ವಾಗುತ್ತಿತ್ತು (ಕಾಂಕ್ರ- 1. 90) ; ಬಾಕಿ ಯಾವುದರಲ್ಲಿ ಬೊಡ್ಡೂದರೇನು. 
ಇಂತಹ ವಿಷಯಗಳಲ್ಲಿ ಮಾತ್ರ ನಮ್ಮ ಜನರ ಕಲ್ಪನಾಶಕ್ತಿ ಹರಿತ: ಅಲ್ಲವೆ! 
(ಮೂಕುರಾ. ೦೯೦): ಹಾರೆ ಮೋಟು. ಗುದ್ದಲಿ ಬೊಡ್ಡು, ಗೈಯುವ 
ವನಿಗೆ ಒಕ್ಕೈ (ಗಾರ): ೭. ಒರಟು ; ನಾಜೂಕಿಲ್ಲದುದು : ಅವರ 
ಕೆಲಸಗಳೆಲ್ಲ ದೊಡ್ಡು (ಇಂಶ್ರ. 11. ೬೩೦). ೮. ಒರಟಾದ; ನಾಜೂ 


ಕಿಲ್ಲದ: ಉಳುವುದನ್ನೂಗಲಿ. ನೇಯುವುದನ್ನಾಗಲಿ. ಬಲು ದೊಡ್ಡ 
ಉಪಕರಣಗಳಿಂದ ಪೂರೈಸುವರು (ಶಾಲಪ್ರ- 11, ೬೦೦). 
[ದೇ. 8 ತುಳು. ಬಡ್ಡ್‌ 7 
ಬಡ್ಡುಕುದುರೆ (ನಾ). ಚುರುಕಿಲ್ಲದ ಕುದುರೆ: ಬಡ್ಡುಕುದುರೆಗೆ 


ಬಡಿತವೇ ಮದ್ದು (ಉರಿ). [ಬಡ್ಡು + ಕುದುರೆ) 

ಬಡ್ಡುಗಟ್ಟು (ಕ್ರಿ). ಮೊಂಡಾಗು ; ತೀಕ್ಷ್ಣತೆಯನ್ನು ಕಳೆದುಕೊಳ್ಳು: 
ತನ್ನ ರಾಜನೀತಿಯ ಭೇದೋಪಾಯದ ಕನ್ನದ ಮೊನೆ, ಬಡ್ಡುಗಟ್ಟುತ್ತಾ 
ಬರುವುದು ಅವನಿಗೆ ಗೊತ್ತಾಗದಿಲಲಿಲ್ಲ (ಶಾರ್ಕಿಸು. ೦೦೨). 

[ಬಡ್ಡು *- ಕಟ್ಟು? 

ಬಡ್ಡುಗತ್ತಿ. ಬೊಡ್ಡುಕತ್ತಿ (ನಾ). ಮೊಂಡುಕತ್ತಿ : ಹರಿತಎಲ್ಲದ ಕತ್ತಿ : 
ಬಡ್ಡುಗತ್ತಿಯಲಿ ಹುಡುಗರ ತಲೆಯ ನೀನಡ್ಡಾದಿಡ್ಡಿಯಲಿ ಕೆರೆವೆ 
(ಕ್ಲಾನತ- ೦೩-೦೬), ಬೊಡ್ಡುಕತ್ತಿ ; ಎಳಚಿತ್ತಾಯರು . . . ತುರಿಸುತ್ತಿದ್ದ 
ಕಾಲಿನ ಮಾನಕಾಂಡಗಳನ್ನು ಕೈಯ ಬೊಡ್ಡುಕತ್ತಿಯಿಂದ ಹೆರೆದುಕೊಂಡರು 
(ಕಗುಳ. ೭೩)- [ಬಡ್ಡು ಕತ್ತಿ] 

ಬಡ್ಡುಹಿಡಿ (ಕ್ರಿ). ನಯವಿಲ್ಲದೆ ಕಾಂತಿಯನ್ನು ಕಳೆದುಕೊಳ್ಳು. 
ಮಂಕಾಗು : ಬಡ್ಡುಹಿಡಿದು ಕೆದರಿದ್ದ ಕೂದಲನ್ನು ಮಾಯಿಸಿ ಎಣ್ಣೆ 
ಕಾಣಿಸಿ ಬಾಚಿ ಸರಿಮಾಡಿದ್ದಳು (ಮುರಕು. 60). 

[ಬಡ್ಡು * ಹಿಡಿ («ಎ ಪಿಡಿ,)] 

ಬಡ್ತಿ 'ಬಡತಿ' ನೋ. 

ಬಣ (ನಾ). ಶೂನ್ಮತೆಯನ್ನು ಕುರಿತಂತೆ ಬಳಸುವ ಅನುಕರಣಶಬ್ದ: 
" ಬಣಗುಟ್ಟು' ಪರಾ. 

ಬಣಬಣ (ದ್ವಿರುಕ್ತಿ) : ಮದುವೆಗೆ ಬಂದ ನೆಂಟರೆಲ್ಲಾ ಹೊರಟು 

ಹೋದಮೇಲೆ ಮನೆ ಬಣಬಣ ಎನಿಸುತ್ತಿದೆ (6). 

ಬಣ್ಣ "ಬಣ್ಣ' ನೋ. 

ಬಣ್ಮ (ನಾ). ಒಂದಂ ದೇಶದ ಹೆಸರು : ಸೇನ್ಡ,, ಕಬಣೋಭಯದೇಶದಾ 
ವೀರಾಷುರುಷ ಸಮಕ್ಷದೆ ಕೇಕಯ ಪಲ್ಲವರಂ ಕಾದೆಅೌದು ಪೆತ್ತಜಯನಾ 
ವಿಜಆರಸನ್ನೆ . . - ಕೊಟ್ಟಾರ" (ಮೈ60- ೦೯೩೬, 9೬-0೦೦; ಸು. 460). [2] 

ಬಣಂಜ “ಬಣಜ' ನೋ. 

ಬಣಂಜಿಗ "ಬಣಜಿಗ' ನೋ. 

ಬಣಂ ಪಿಸು "ಬಣಜಿಸು' ನೋ. 

ಬಣಂಜು "ಬಣಜು' ನೋ. 

ಬಣಂಜುಧರ್ಮ (ನಾ). ೧. ವರ್ತಕರ ಧರ್ಮ ; ಬಣಂಜುಧರ್ಮಮನೆ 
'ಪೂಳಿಸಿ ಭೀತರನೆಯ್ದೆ ಕಾದು ನಿರ್ಮೃಳತರಕೀರ್ತಿಯಂ ಪಡೆದಳಾರ್ಪ್ಸಡಿ 
ವೆಂಣ್ನಲ ಸೆಟ್ಟಿ ಕವೈಯೊಳ್‌ (ಕೂ. 1೪.೦-8೪ ; 1204). ವಿ. ವರ್ತಕರ 
ಧರ್ಮವನ್ನು ಪಾಲಿಸಂವವನು : ಉದಗ್ರ ಪುಣ್ಯರಾದರಿತವಶಿಷ್ಟರೆಂಬು 


೬೨೧೭ 


ಬಣಕಮೆಂಡಿಗವುಂಡ 


ದಿದ ಸಂಸುತಿಯಲ್ಲು ಬಣಂಜುಧರ್ಮ್ಮರ (ಎಳೆ. vIl- 890. ೦೦೪-೬೩೫ ; 

181) [ಬಣಂಜು (“ಬಣಜು) 4+ ಧರ್ಮ] 
ಬಣಂಜುವಟ್ಟಣ (ನಾ). ವ್ಯಾಪಾರ ನಡೆಯುವ ನಗರ ; ವ್ಮಾಪಾರ 

ಕೇಂದ್ರ : ಮಲ್ಲಿಸೆಟ್ಟಿಯರು  ಮುಂನಂ ಶ್ರೀಮದನಾದಿಯ ಬಣಂಜು 


ವಟ್ಟಣಂ ಕುಜುಮೈಟ್ಟದಲು . . . ಸಮಸ್ತ್ರಶಾಸನಿಗರ ಮುಂದಿಟ್ಟು 
ಕೊಂಡು (ಎಇ. 21%. ೨೫-96 ;: 1246) ; ಕರಮೆಸೆದಿಪ್ಪ ತದ್ದವಡಿ 
ಸಾಸಿರದಾ [ಬ]ಣಂಜುವಟ್ಟಣಂ ಸಿರಿಗೆ ನಿವಾಸ ದೇಸಿಯ ತವರ್ಮನೆ 


(ಕೊಲ್ಮಾಕಾ. ೨೦-೫ ; 2266). [ಬಣಂಜು (ಎಬಣಜು) 3- ಪಟ್ಟಣ] 
ಬಣಂಜುಸಮೆಯ (ನಾ)- ಬಣಂಜುಧರ್ಮ ೧ : ಧರೆಗೆಸೆ([ವೀ) 
ಬಣಂಜುಸಮೆಯಪ್ರ ಶಿಪಾಳನವರ್ಶಿಯಿಂದೆ ದುರ ರತರಮಪ್ಪ 
ಚಂಡಿಕೆಯೆ ವೆಂಣ್ನಲೆ ನಾರಿಯೆನಿಪ್ತ  ನಾಮಮಂ ಧರಿಯ್ಸೊ(ಯಂಸಿ) 
(ಕಇ. IV. ೦-೫೩ ; 1204) [ಬಣಂಜು (ಆ ಬಣಜು) + ಸಮೆಯ] 
ಬಣಂಬೆ. ಪಣಂಬೆ, ಬಣಬೆ, ಬಣವೆ. ಬಣಿವೆ. ಬಳಂಬೆ (ನು). 
೧. (ಹುಲ್ಲು. ಮೇವು ಮುಂತಾದುವುಗಳ) ಮೆದೆ. -ರಾಶಿ, - 
ಒಟ್ಟಿಲು: “ಕತ್ತಲ ಬಣಂಬೆ” (ನಗಣ. ೦೦೯-೨) ; ಕರುಳ ಮೆದೆಯಂ 
ಪಿಕ್ಕಿ ಪರಪಿ. ನೋಡಿಯುಂ ಪಲ್ಸಳ ಬಣಂಬೆಗಳೊಳ್‌ ಪರವಸಂಗೊಂಡು 
ಮೆಟ್ಟಿಯುಂ ಎಲ್ಲಿಯುಂ ದುಯ್ಯೋಧನನನಅಸಿ ಕಾಣದೆ 
(ಗರಾಯು. ೩-೨6 ನ) ; ಪೆಣದ ಬಣಂಬೆಗಳುಂ ಕೋಟಕ್ಮಿದುಟಿ ಕೋಟ್ಸ್‌ 
ಸೆಜುಮುಗುರ್ವುವಡೆಯೆ (ಶುರಾಮಾ. ೦೩-೩೪ ನ): ವೆಣನ ಬಣಂಬೆಯನಡರ್ದು 
ಬಿಸುನೆತ್ತರ ಕಾಲನಿಬಾದು . . - ನಲಿವ ಕಾಗೆಗೂಗೆಗಳುಂ (ಕಾಠತಿಕ್ಕ-೯ ೭-೦೫). 
೨. ಹುಲ್ಲು. ಮೆದೆ ಮೊದಲಾದುವನ್ನು. ಒಟ್ಟುವ ಸ್ಥಳ: 
_ಮಂನೆಯಗೇರಿಯುವುಂ ಬಣಂಬೆಯುಮನೊಂದು ತೋಂಟಮುವಂಂ . 
ಧಾರಾಪೂರ್ವ್ವಕಂ ಮಾಡಿ ಬಿಟ್ಟರು (13. 11. ೦೪-೬೫ ; ೩223) ; 
ರಡು ಕೆಯ್ಯ ಬಣಂಬೆ (ರೊಂಕಕಾ. ೦೪%. ಹುಕ್ಕೇರಿ. ೪-೦೦ ; 1195). 
A ಪಣಂಬೆ : ೧. ಒಡಲಿದಅಂದಮಂ ಬಗೆದು ನೋಲಕ್ಟೊಡೆ ಪೇಲ 
ಪಣಂಬೆ ಕುತ್ತಮಿರ್ಪೆಡೆ (ರವರ್ತಿಕ್ಶು - 8-೬೩೩). ಬಣಬೆ : ೧. ನೆಣನ 
ಬಔಣ[ಶಾಕಾಂ. ಣಂ]ದೆ [ಕಾಕಾಂ. ಪಳ್ಳಂ]ಗಳೊಳ್‌ ಕೈದುಗುತ್ತಿ ನೋಡಿ 
ಯಂಂ (ಗೆರಾಯಾ: ೬೨೨6 ನ) ; ಮಡಿದು ಕೆಡೆವ ವೀರರ ಪೆಣದ ಬಣ 
[ಕಾಣಂ. ಣಂ] ಬೆಯಂ ಮೆಟ್ಟಿ . . . ವೊಜಮಡುವಾಗಳ್‌ (ಆಗೂ. 
೭-೪೬ ಪ); ದತ್ರಿಪದನಂದನೆಯಳಲ ಶಿಖಗಿಂಧನವಲೇ ಕುರುಕುಲದ ಕರಡದ 
ಬಣಬೆ ಕಾದುಜುಹುವುದು (ಕುನ್ಮಾ9. ೨-೩೨). ಬಣವೆ : ೧. ಕೊಟ್ಟದ್ದು 
ಬರಲಿಲ್ಲ ತಂದದ್ದು ಬಿಡಲಿಲ್ಲವೊಟ್ಟಿರ್ದ ಬಣವೆಗಳುಮೊಂದಿಲ್ಲ (ಮಲ್ಲ - 
೬-9); ಯಂತ್ರದ ಮುನ್ನಡೆಗೋಸ್ಕರ ಯುದ್ಧ ಬೇಕೆನ್ನುವುದು ಅರಳಿ 
ಗಾಗಿ ಭತ್ತದ ಬಣವೆಯನ್ನು ಸುಟ್ಟ ಹಾಗೆ (1೫. ೦೭೩). ಬಣಿವೆ: 
೧. ಬಣಿವೆಗಳ ದಹನವು ಎಲ್ಲರಿಗಿಂತ ಅರ್ಧ ತಾಸು ಮುಂಚಿತವಾಗಿ 
ರಾಫಪ್ಪನಿಗೆ ಗೊತ್ತಿರುತ್ತಿತ್ತುೂ  (ಗಂಕೂಯ. ೩೩). ಬಳಂಬೆ : 
೧. ಬಳಂಬೆಯ ತೆಅಕಿ ತಳಸಾರಿಗೆ ಕಾಣಿಕೆ ಕವಣಾಯ ದಣ್ಣದಾಯವಿನ್ವಿ 
ನಿತುಮಂ , . . ಕೊಟ್ಟರ್‌ (ಸ9ಇಇ- 1೫-1, ೦೬೨-೦೪; 1109); ಪಳ್ಳ 
ದೊಳಗಣ ಬಳುಬೆಯಂತೆ ದ್ರೋಹನ ನಿತ್ತರಣೆಯಂತೆ , . . ಲೇಸಲ್ಲದ 
ಸುಖಕ್ಕೆ ಪಾಯಿಸಿ ನೋಯಿಸುವಿಂದ್ರೀಯಂಗಳುವೂಂ (ರರ್ನಾಮ್ಕ. ೪-೨೬) ; 
ಪೆರ್ಬೆಣದ ಬಳೆಂಬೆ ಪೆರ್ಗ್ಗರುಳ ತಿಂತಿಣಿ ನೆತ್ತರ ವೆರ್ಬೊನಲು (ಎಳ. ೪. 
ಸೊರಂ. ೦೨-೭೬; 11561). ವಿ. ಬಳಂಬೆ ನಿವೇಸಣಂ ಮೂಡಣ ಬೆಳದೆಎಳಾ 
ಗಳೆಯೊಳಗಲ೦ (ಇ6- 28% ೨೭೩೩-೩೯ ; 2054); ಒನ್ದು ಮನೆಯೊನ್ನು 
ಬಳೆಂಬೆ (ಎಇ. 111. ೩೨೦-೨೩ ; 3396). (ದೇ. ॥ ತುಳು, ಬಣಜಿ) 


ಪನ್ನೆ 


3 


«, | ಬಣಕಮೆಂಡಿಗವುಂಡ (ನಾ). ಒಬ್ಬಾತನ ಹೆಸರಂ (?) : ಕೆಸಂಬಳದ 


ಬಣಕಮೆಣ್ಣಿ ಗವುಣ್ಣ ತಜುಗಳ್ಳಿಳ್ಸಿ ವಂದು ವಿನಿಳಿವುಟ್ಟಿ ಕದಿ ಸತ್ತು ಸ್ವರ್ಗ್ಗಿ 


ಬಣಕಾರ 


ಯದಂ (ಕ್ಕೆ೪9. ೧೯೪೦. 66-00; 958). [?4ಗವುಂಡ (ಆಗಾಮುಂಡ)) 

ಬಣ್ಣಕಾರ "ಬಣ್ಣಗಾಣಿ' ನೋ. 

ಬಣಗ್ನ "ಬಳಗ್ಕ' ನೋ. 

ಬಣಗ್ಯ (ನು). ಅಲ್ಪವ್ಯಕ್ತಿ: ಕ್ಷುದ್ರ: ಹೀನ: ಬಣಗರಂದದಲೆನ್ನನೆಂದರೆ 
ಹಣೆಯ ಕಣ್ಣಿನ ಕಿಡಿಯ ಕೆದಲುವೆನು (ಶ್ರರುಲ. ೦೩-೨೮); ಬಣಗರ 
` ತೊಲಗ ಹೇಳೆನುತೆ ಮುಮ್ಮಡಿರಾವಣನಂತೆ ನಿಂದು ಗರ್ಜಿಸಿದ 
(ರೋಡಕ. ೦೨-೪೪). [ಬಣಗು + - ೪) 

ಬಣಗಾರ “ಬಣ್ಣಗಾಜಿ' ನೋ. 

ಬಣಗು, (ಕ್ರಿ). ಹರಟು; ಗಳಹು (?) : ಕಲ್ಲುಗೊಳ್ಳುವ ಕೆಲರು ಹಲ್ಲು 


ಕಸಿಯುವ ಕೆಲರು ಬಲ್ಲವರು ಬಲ್ಲಂತೆ ಬಣಗುಶಿಹರು (ನನಲ್ಲ. 6-6). 
[-ಬಣಗ್ಳು ?) 
ಬಣಗ್ಗು (ನಾ). ೧. ಅಲ್ಪವ್ಯಕಿ: ಕ್ಷುದ್ರ; ಹೀನ: ಬಣಗಿನಂತೆ 


ನೇರಿತಲ್ಲದು ಬಗೆವಂದೀ ಶರೀರಂ ಕಷ್ಟಂ (ರರಾನ್ಮು- ೪-೦೬3); ನಿಮ್ಮ 
ತಂದೆ ಕೀರ್ತಿಧರಮಹಾರಾಜಮುನೀಂದ್ರನಂ ನಿಮ್ಮ ತಾಯಿ ಬಣಗೆಂದು 
ವೊಜಿಮಡಿಸಿದುದಕ್ಕೆ ಎನಗತಿದುಃಖಮಾದುದು ( ಫಕ್ಕಾಸ್ರ- ೬-೬೦ ಪ) ; 
ಬಣಗುಗಳು ಭೀಮಾರ್ಜುನರು ಕಾರಣಿಕ ನೀ ನಡುವಾಯಿ (ಕುವ್ಮಾಗ- 6-೩೪) - 
೨. ತಿಳಿಗೇಡಿ; ಮಂದಮತಿ: ಬಣಗು ನೀನ£ಟಕಟ ಭೀಮನ ಕೆಣಕಿ 
ಬದುಕಿದೆ (ಕುಕ್ಕಾಳ. ೨-೨೦) ; ಬಣಗೆ ಬೆಅತಿರದೇಳು , . . ಮಣಿದು 
ಬದುಕುವುದುಚಿತ (೪80. ೯-೭) ; ಉಣ ಬಂದ ಜಂಗಮಕೆ ಉಣಬಡಿಸ 
ಲೊಲ್ಲದಲೆ ಉಣದಿಪ್ಪ ಲಿಂಗಕುಣಬಡಿಸಿ. ಕೈಮಂಗಿವ ಬಣಗುಗಳ ನೋಡ 
(ಸರಕ್ಕ. ೨೦೦). ೩. ಬಡವ ; ದೀನ ; ದರಿದ್ರ: ಬಲದ ನಾಡಿಂದ 
ಬಂದ ಬಣಗುಗಳಿಂತೆ ಮತ್ತಿಕ್ಕು ವರೋ ಇಕ್ಕರೋ ಎಂದು ಒಟ್ಟಿಸಿಕೊಂಡು 
ತಿಂದು ಮಿಕ್ಕುದ ಬಿಸುಡುವ ಕುನ್ನಿಗಳ ಮೆಚ್ಚುವನೆ ನಮ್ಮ ಕೂಡಲಚನ್ನ 
ಸಂಗಮದೇವ ( ಶನ್ನವ. ಕ. 8-೬೪) ;  ಪಣಮಿಲ್ಲದೆಯಟಮಟಿಸುವ 
ಬಣಗುಗಳಂ ನೆವವನಿಟ್ಟು ಬಿಟ್ಟು . ಪಣಮಂ ಸಾಧಿಸುವಳಾವಳವಳೇ 
ಬೆಲೆವೇಕ್‌ (ಉದ. ೦೦-೬೬). ೪. ಪಿಶಾಚಿ ; ಭೂತ : ಬಣಗುಗಳೊರ್ವ 
ಯಷಿಯ ಪೊಟಬ್ಟೆಯಂ ವಿದಾಲಿಸಿ ಬಸುಅಕೊಳಗಿರ್ದಶನಮಂ ತೋಡಿ 
ತಿನುತಿರ್ಪದುಂ (ಕೃಕ್ಕಾಸ್ಟು. €-ಂ 5). (ಗಂ). ೫. ಕೀಳಾದ ; ನಿಕೃಷ್ಟ 
ವಾದ : ಬಲವು ಬಲವೇ ನಿನ್ನ ಬಲವಲ್ಲದೆ ಮಿಕ್ಕ ಬಲಗಳುಂಟೆ ಬಣಗು 
ಗ್ರಹಗಳಿಂದ ( ಠ್ರಕಂರ. ೨-೬ ಕಂ); ಗುಣವೆ _ ಭೂಷಣವಭಿಮಾನವೆ 


ವಸ್ತ್ರವೆಂದೆಣಿಸಿ ' ಕೈವಿಡಿದಿಹೆವೆಮಗೆ ಬಣಗುದೊಡಿಗೆಯಾಸೆದೋಆಬೇಡ 
(ಕರಕ. 09-೩೦). ಓ. ಕೆಲಸಕ್ಕೆ ಬಾರದ ; ಅಪ್ರಯೋಜಕನಾದ : ಧನು 
ತನಗೆ ನೆಗಹಲ್ಕೆ ಕೃಷ್ಮಾಜಿನವೊ . - . ಬಣಗುವಿಪ್ರನ ನೆನಹ ನೋಡಿರೆ 


(ಕುಮ್ಮಾ6. ೦೫-೦೭) ; ಭೂರಿಭುವನದ ಬಹಳ ಭುಜಬಲಭಾರಕರು ನಾವೀ 
ನೆಲಿಗೆ ನಮಗಾರು ಸರಿ ನಾವಂಜಲೇಕೀ ಬಣಗುಭೂಪತಿಗೆ (ಕರಂ, 
೬-೦-೩೦). “ಬಿನಂಗ್ಳ್ಕು' ಪರಾ. (ದೇ-॥. / ಮರಾ. ಭಣಗ, ಭಣಂಗ] 

ಬಣಗುಕವಿ "ಬಣಗುಗವಿ' ನೋ. 

ಬಣಗುಗವಿ, ಬಣಗುಕವಿ (ನಾ). ಅಸಮರ್ಥನಾದ ಕವಿ; ಕುಕವಿ: 
ಭಂಡಗವಿ ಬಣಗುಗವಿಗಳ ಕೊಂಡು೦ ಕೊನೆದೂಳುತಿರ್ಪ ಕುಕವಿಗಳಂ ತುಂ 
ತೊಂಡರನೆ ಸರಿಯೆನಿಪ್ಪನೆ ಚಂಡಾಲರ ನೋಡಿ ನಗುವ ಕವೀಂದ್ರಂ 
(6ಂರೋಂಬಿು- ೦-೨೪ 900). ಬಣಗುಕವಿ : ಬಣಗುಕವಿಗಳ ಲೆಕ್ಕಿಪನೆ 
* « * ಕವಿ ಕುಮಾರವ್ಮಾಸ (ಕುರ್ಕಾಳ. ೦-೦೭) [ಬಣಗ್ಳು--ಕವ್ಮಿ) 

ಬಣಗುಟ್ಟು (ಕ್ರಿ). ಬರಿದಾಗಿ ಕಾಣು; ಶೂನ್ಯವಾಗಿ ತೋರಂ : 
ಒಂದಾನೊಂದು ದಿನ ತಿರುಗಾಟವನ್ನು ನಿಲ್ಲಿಸಿದರೆ, ಆ ದಿನವೆಲ್ಲ ಹಕ್ಕಿಯು 
ಬೆನ್ನನ್ನು ಕರೆದಂತಾಗಿ ಮನವು ಬಣಗುಟ್ಳೂತ್ತಿತ್ತು (808. ೭೦): 

(ಬಣ, * ಕುಟ್ಟು) 


೬೨೧೮ 


40 


ಬಣಜಿಸು 


ಬಣಜ, ಬಣಂಜ, ಬಳಂಜ (ನಾ). ೧. ವರ್ತಕ ; ಹರದ; ವ್ಯಾಪಾರಿ: 
"ಬಣಜಂ' ಪರಾ. ೨. ವರ್ತಕರ ಗುಂಪು.-ಸಮೂಹ : ಬಣಜಮುಂ 
ನಾನಾದೇಸಿಯ:20 ಬಿಟ್ಟಿಯ 2 ೫ ೨ (ಮ್ಮ0. ೦೯೩೩. 4-08 ; 1160). 
೩. (ವ್ಯಾಪಾರಿಯ) ಸರಕು; ಸಾಮಗ್ರಿ: ಜಾತ್ರೆಗರೂ, 
ಕಡುಬೆಬ್ಬಳದ ಆತುರತೆಯಿಂದ ತಂತಮ್ಮ ಬಣಜಗಳನ್ನು ಸಂವರಿಸಿಕೊಂಡ 


ಬೇಹಾರಿಗರೂ ಇತರರೂ ಗುಡಿಯೊಳಗೆ ಸೇರಿಕೊಳ್ವರು 
(ಶಿರೆಗಂ- ೦೨-೦೭)- ಬಣಂಜ : ೩. ದೇಗುಲದುಪಕರಣಂಗಳೊಳಂ 
ಪರದರ ಬಣರಿಜದೊಳಂ ಮತ್ತ ಮೆ:ಂ €ಡದೊಳಂ ಕವರ್ತೆಯೊಳಂ 


ತೀರದೆ ದಂದುಗಂಗೊಂಬುದೆನಿತಾನುಮುಂಟು (14ನಂ. ೪೩-09). ಬಳಂಜ: 

ವಿ. ಗುಗವಾಡಿ ತೊಮೃತ್ತಜುಸಾಸಿರವುಂ ದಾಣರವಾಡಿ ಪನ್ನಿರ್ಚಾಶಿರದ 

ಬಳಂಜಮೆಲ್ಲ ನೆರದು (ಎಕ ೩ (8). ಮುಳರಾ ೩೦೬-೩; ಸು. 950): 

[ ಇ ಸಂ. ವಣಿಜ ] 

ಬಣಜಿಗ, ಬಣಂಜಿಗ. ಬಳಂಜಿಗ (ನಾ). ೧. ವ್ಯಾಪಾರಿ ; ವರ್ತಕ: 
ತಳದ ಬಣಜಿಗರೊಳೆಗಾಗಿ ಭತ್ತಮುಂ . , . ಕೊಟ್ಟರು (ಇಇ. ೫೪11, 

ಬಣಜಿಗನ ಬಟಿಕೆಯಂತೆ ಕೆೊತ್ತಳಂ ಬಅಸಿದಾಗಿ ಬಟಲ್ಲ 
ಬಡಗೊಂಡಿಯಂತಿರಾಳ್ವೇರಿಯಟ್‌ದು (ಅನಂತು. ೦೦-6೩ ನ) ; ಬಳ್ಳಮಾನದ 
ಬಣಜಿಗರ ಪುತ್ರಿಯರೆ ನಾವೆಲ್ಲ ಶೂದ್ರತಿಯ ಸುತೆಯರೆ ಸಲ್ಲದೆಬೆವೆ ಪಟ ಶೈ 
(ಕರಕ. ೩೭-೦೨೦). ೩.- [ವೀಶೈ] ವೀರಶೈವರಲ್ಲಿ ಒಂದು ಒಳಪಂಗಡ : 
ಬಣಜಗನೇಸು ಭಕ್ತನಾದರೆಯೂ ಒಟ್ಟಿಲ ಬೆನಕನ ಹಂಗ ಬಿಡ (ಸವ, ೪80): 
ಹಗಲು ಹಾರುವನಾಗಿ ಇರುಳು ಬಣಜಗನಾಗಿ ಅರಸಾರ ಮಗನಾಗಿ ತಿರುಗಿ 
ನಿದ್ದೆಗೆಡಬೆಡ (ಕರಾ. ೬೪. ಬಣಂಜಿಗ :: ೧. ಇಂತೀ ಧರ್ಮ್ಮಮಂ 
ನೆಗರಮಹಾಜನಂ ಪಂಚಮರಮಲ್ಲಿಯ ತಳದ ಬಣಂಜಿಗರುವೆರಸುಂ 
ಪ್ರತಿಪಾಳಿಸುವರು (Waa. XY. 6೩-3೩) 1129); [ನೆರೆದು ಬ 
ಣಂಜಿಗಮರ್ನ್ಮದದೆ ಕಟ್ಟಿದೊಡ[ಂತರ] ಪಟ್ಟವತ್ನಿ ೯ಯಿಂದವರ ಬ[ಬಾ] 
ಪ್ರುವೆಂದನೆ (A¥au, XV: ೨೩೩-೩೦) 1216); ಬೇರದವಸರದಿಂ ಮೆಯ್ದೆಗೆದು 
ಬಣಂಜಿಗರ ನೆರವಿ ತಮತಮಗೆ ಪ್ರೊಸವರದಿನೆಣಿಕೆಯೊಳಿರೆಯುಂ 
(ಕಾಮಾಕ್ಮ್ಯ . ೨೨-೦೪. ೨. ಸಂಗರರಂಗದೊಳ್‌ ವೆಲಮ ಕಮ್ಮೆ ತೆಲುಂಗ 
ಬಣಂಜಗರ್‌ ಕರಂ ಭಂಗದೆ ಬೆಂಗುಡರ* (890. 3-೩೦). ಬಳಂಜಿಗ : 
೧. ಕರಮಂದ್ವ ೃತ್ವತೆಯಿಂ ಬಳಂಜಿಗರ ಪೊಂಗಂ ಮಯ್ಕೆಗಂ (ಕೊಳಕ. 
೦೯೩೩, ಪಾನೇಂ. ೦೨೪-೨೨; 941); ಇ ಧರ್ಮ್ಮಮಂ ದಯಸಿಂಗಸೆಟ್ಟಿಯು 
ವಲ್ಲಿಯ ತಳದ ಬಳಂಜಿಗರು ನಡೆಯಿಸುವರ* (Maa. ಸಸ, ೬೩೦-೨೫೪ ; 
1088) ; ಸೊಂಟಿಗೆಯಕ್ಕಿ. ಮತ್ತಂ ತಳದ ಬಳಂಜಿಗರು೦ ನಾನಾದೇಶಿಗಳು 
ವಿಟ್ಟು ಕೊಟ್ಟರ್‌ (A933: 1-1, ೦೭೨-೧ ; 1106). 

[ಬಣಜು 4 - ಇಗ / ಸಂ. ವಣಿಜಕ) 

ಬಣಜಿಗವಾಗ (ನಾ). ವರ್ತಕರಿಗೆ ಸೇರಿದ ಭಾಗ (?) : ಅಂತಾ 
ಮತ್ತರಾಜಿಕ್ಕಂ ಸೀಮಾಸಂಮ[ಬ]ಂಧವಾವದೆಂದದೆ . . 
ದೇವರ ಕೆಯಿಂ ತೆ೦ಕಲು ಒಣಜಿಗವೂಗದಿಂ ಮ. 
ಹಾಗದಿಂ ಪಡುವಲು (ಕೂಲ್ಮಾರಾ, ೦೩. ೬೭ ; 110): 

ಬಣಜಿಗಿತಿ "ಬಣಜಿಗಿತ್ತಿ' ನೋ. 

ಬಣಜಿಗಿತ್ತಿ. ಬಣಜಿಗಿಶಿ (ನಾ). ವರ್ತಕರ ಹೆಂಗಸು: ನೋಡೊಮ್ಮೆ 
ಬಣಜಗಿತ್ತಿಯ ಕಾಲು ಕೀಲನಿನ್ನಾಡಿ ಕೆಡಿಸಲದೇಕೆ (ಸಮ್ಮ. ೩.೨೬)- 
ಬಣಜಿಗಿತಿ : ನಮ್ಮ ಗೆಣೆಕಾತಿ ಹೊನ್ನೂರ 
ಹಂಬಲವ ಮರತಳೆ (ನಾಡಶ. ೭೪). [ಬಣಜಿಗ -. ಇತ್ತಿ 

ಬಣಜಿಸು, ಬಣಂಜಿಸು (ಕ್ರಿ). ವ್ಯಾಪಾರ ಮಾಡು ; ಕ್ರಯವಿಕ್ರಯ 
ವಾಡು: ಆಂ ತೆಂಕನಾಂಡತ್ಹ ಬಣಜಿಸಿ ಧನಂಬಡೆದು ಒಂದವೆನೆಂದು 
ಹೆತ್ತತಾಯ್ಮುಂದೆಗಳಿಗೆ . . . ಬಿನ್ನೈಸಲು (ಸೋಕ:3. ೦-೪೩); ಭಕ್ತನೋರ್ವ 


೨೩-೪೮; 1162); 


| ದಂೂಲಸೂ ನ 
ಟು 

ಬಾಚಗಾವುಂಡನ 

[ಬಣಜಿಗ-_. ಬಾಗ) 


4 
Nv 


ಬಣಜಿಗಿತಿ ನವ್ಮ್ಮ 


ಬಣಜು 


ನೂರೂರ್ಗಳೊಳ್‌ ಬಣಜಿಸಿರುಳಾಗೆಯಾತಂ ಬಂದಾ ಪುರವ ಪೊಳ್ಳು ನೋಡ 
ಲೆಲ್ಲಿಯ ಜಿನನ ಮಂದಿರವೆ ಘನವಾಗಿ (ಸಿರ್ಕೇಫು- ೭-೬೪). ಬಣಂಜಿಸು : 
ಬಣಂಜಿಸುವವಂ ವಿಪಣಿಕಂ ನೈಗಮಂ ವಣಿಜನಕ್ಕು (ಮಂಗರಾ. 00೨-0): 
[ಬಣಜು 4+ - ಇಸ್ಕು] 

ಬಣಜು, ಬಣಂಜು, ಬಳಂಜು. ಬಟಿಂಜು (ನಾ). ವ್ಯಾಪಾರ; ಮಾರಾಟ; 
ಕ್ರಯ ವಿಕ್ರಯ : ಬಣಂಜು - ಬಣಜು (ಶಶ್ಮಾಸು. 60 ಪ್ರಯೋ) ; ಬಣಜೆ 
ತಮಗೆ ಸಾಜಮಪ್ಪ ಕಜ್ಜಮೆಂದೆಣಿಸಿ. . . ಮಾರಾಟದ ಬೇಹಾರಮಂ 
ನಡೆಯಿಸುವ ಕಡುಜಾಣೆಯರ್‌ (ನುಲಾಕ. ೧೯೭-೦೬). ಬಣಂಜು: ಬೇಹಾರಂ 
ಗೆಯ್ವ ಪಡಂಗುವರದರ ಕಲಕಲದಿಂ ತೀವಿದ ಬಣಂಜಿನ ಘಟ್ಟಮುಮಂ 
ನಿಟ್ಟಿಸಿ (ಮಕಾಕ. ೦೭-೨೩೬). “ಬಣಂಜುಧರ್ಮ' ಪರಾ. ಬಳಂಜು : 
"ವೀರಬಳಂಜು' ಪರಾ. ೩A ಬಟಿಂಜು ; "ವೀರಬಟಂಜು' ಪರಾ. 

[ಬಣಜ + - ಉ್ಮ] 

ಬಣತ "ಪಣತ' ನೋ. 

ಬಣತಿಗೆ /ಬಂದಣಿಕೆ' ನೋ. 

ಬಣದುರ್ಗಿ (ನಾ)- ಒಂದಂ ಬಗೆಯ ಮರ: ಬಣದುರ್ಗಿ ಧಾರವಾಡ 


ಜಿಲ್ಲೆಯಲ್ಲಿ ಆತಿ ಸಾಧೂರಣವಾವದ್ದು. ಇದರ ಎಲೆಯ ಮೇಲೆ 
ಹಳದೀಬಣ್ಣದ ಅಂಟು ಮೆತ್ತಗಿರುತ್ತದೆ (ಕಠಾಗೆ- ೪೪). [?] 

ಬಣಬಣ "ಬಣ್ಣ? ಪರಾ. 

ಬಣಬೆ "ಬಣಂಬೆ' ನೋ. 

ಬಣವೆ "ಬಣಂಬೆ' ನೋ. 

ಬಣಿತೆ (ನಾ). ೧. ಮಾತು; ಉಕ್ತಿ; ವಚನ: “ಬಣಿತೆ__ಭಣಿತ 
(ತಿ) ಎ ಮಾತು” (ತರಕ. ೨೮); ಆನು ಪೇಳಿದ ಕಾರ್ಯದ ಬಣಿತಿ 
ಗಿನ್ನಾವುದುತ್ತರ (ಸೌಂರಪು. ೪-೭೬) ; ನೆನಹು ಮಾತ್ರದಿಂದೆ ಜಗವ 


ಸೃಷ್ಟಿಸಿದೆನೆಂಬ ಭಾವ ಬಣಿತೆಯವನಲ್ಲ (ಸಿರ್ಲೇವ. 6-೫)- ೨. ಚಾತುರ್ಯ 
ದಿಂದ ಕೂಡಿದ ಮಾತು; ಜಾಣ್ಣುಡಿ; ಚತುರೋಕ್ತಿ : ಬಾಣ 
ದೊಳ್ಳಣಿತೆಯೊಳ್‌ ° ಪರಾಕ್ರಮದ ಪುಥದೊಳ್ಳಾಣೆನವರಿರ್ವರ್ಗೆ 
ಸಮರಾದ ಕಲಿಗಳಂ (ಕೈ ಮರಾ. ೨೨-೦೨). ೩. ಹೇಳಿದುದು ; ಉಕ್ತ 
ವಾದುದು ; ಎಣಿಸಲಿವು ತತ್ನಮುವೆನಿಪ್ಪ ಶಬ್ದಂಗಳಿವನಣಿಯರಂ 
ಲಾಕ್ಷಣಿಕ ಕವಿಮಾರ್ಗದೊಳೆ ತಂದು ಬಣಿತೆಯಾಗಿರ್ಪುದಾಹರಣಂಗಳಿಂ 
ತಿಳಿದುಕೊಳ್ತುದು (ಕಲಕು. ೭6) ; ಕರಣಿಕೆಯನಿತ್ತು ಸಿಸ್ತಿನ ಬರಹ 
ಗಳಿಂದಾಯಬೀಯುಮಂ ಬಣಿತೆಗೆ ತಂದುರುದುರ್ವಯಂಗಳಂ ತಾಂ ವಿರಚಿಸ 
ದಾರ್ಜಿಸಿದನೊಪ್ಪುವಗಣಿತಧನಮಂ೦ (ಕಳನ್ನ. ೩-೩೩). ೪. ಮೂದಲಿಕೆ: 
ಶಬರನಸುಗೊಂಡು ಪೋಪೆಯೊ ನಿಲ್ಲುನಿಲ್ಲಿನುತ ಕರುಚಿಟ್ಟೆಯಂ ಬಣಿತೆಯಿಂ 
ಬಾಯೊಳಿಡೆ ತಲೆಯೊಳದು ಛಟ್ಟುಗಿಯೆ (ಕತುಫ್ರು- 3-೦-೨೭); ಪೊಣರಿ 
ಚೇಳೇಳೆಂದು ಮಂಡುಹ ತಟ್ಟುತ ತೊಡೆಯ ಬಣಿತೆಯಿಂ ಚಪ್ಪರಿಸಿ 
ಪುರ್ಬುಗಳ ಗಂಟಿಕ್ಕುತೆಣಿಕೆಗೊಳ್ಳುತ ಮಿನಾಸೆಯಂ ತಿರ್ದಿ ಕಣ್ಣ ಕೆಂಚಲೆ 
ಮಾಡಿ ಕುಬುಬಿರಿಯಲು (ಕತುಶು.೩-೭-೩4೪). ೫. ಚತುರತೆ; ಜಾಣ್ಮೆ : 
ಗುಣದೊಳಗೆ ಶೀಲದಲಿ ಮಾತಿನ ಬ[ಶಾಕೂಂ. ಭ) ಣಿತೆಯಲಿ 

ಶರ್ವಾಣಿ ರಶಿಯರಿಗೆಣೆಯೆನಿಪ ಸುಂದರಿಗೆ ಮಿಕ್ಕಿನ ಬಣಗುಸತಿಯರು 
ಸರಿಯೆ (ನಳ. ೧-೩೪) ; ಬಣಿತೆಯಿಂ ರಂದ್ರಾಕ್ಷೆ ಪವಳ ವಣಿಕ್ತಿಕದೆ 
ಕೇವಣಿಸಿರ್ದ ಕಂತೆ (ಸಿರ್ದೇತು. ೧೬-೪೮). ೬. (ಆಲಂ) ಆಕರ್ಷಣೆ ; 
ಆಂದ; ಚೆಲುವು (?) ; ಕುಣಿಸುವಶಿಸದ್ದುರುನಿತಂಬದ ಮಣಿಯ ಶ್ರುತಿ 
ಕುಂಡಲದ ಕಾಂತಿಯ ಬಣಿತೆಯೊಳು ಜಗಜಗಿಸಿ ರಂಜಿಸಿತಾ ಮಹಾಶಕ್ತಿ 
(60ದಿಕಾ- ೦6-೬೩೦) ; ಸತ್ಪದ್ಮಪೀಠಮದು ಬಣಿತೆಯಾಗಿರ್ದುದಾ 
ಸಿಂಹಾಸನಾಗ್ರದುರುವುಧ್ಯದೊಳನಂತಸೊಬಗಿಂ (ಕುರೂಪ. 9-8೭). ಪಿ. 
[ಸಂಗೀತ] ಹಾಡಿನ ಸೊಗಸು (?) : ಒಂದು ಪೊಸ ಕೊಳಲಂ ಕೊಳು 


೬೨೧೯ 


ಲಾ 


26 


39 


ಬಣ್ಣ 


ಣ 


ತ್ತಂದು. , ಬಣಿತೆ ಗಮಕಮನುಗುಳೆ ಗಮಕವರಿದಂತೊಡರೆ ಅಣಕ ನಯ 
ದೊಳ್ಳೊಳೆಯೆ . ಪಂಚಮುಖದೊಳಗೆಲ್ಲ ಕೊಳಲ ದನಿ ತೊಳಗುತಿರೆ 
(ಆನಾರ. ಹ. ೦೩೦-೨3೩) : ಇಂಪು ಸೊಂಪು ಬಣಿತೆ ಬೆಡಂಗು. . .ಕಾಲವಾನ: 
ಸ್ಕಾ ನವಿಧಿಯೊದವೆ  ಬಾಲೆಯರ್‌ ಕೇಳಿಸಿದರಾರ್ಯನಂ ರಸಮೊಸರ್ವ 
ವೋಲ್‌ ಬೆರಲೆರಡಆ:೦  (ಶಠ್ಮರಾ- 6-೬೧); ಧಾತು ನಯ ನೇವಣಕಿ 
ಬಜಾವಣಯ ಬಣಿತೆಯಿಂ . . . ಭೂತೇಶನಂ ಮೆಚ್ಚಿಸಿದನಮಲ 
ತುಂಬುರಂ (ಅಂಗಫು. ೩-೪೭) [<ಸಂ- ಭಣಿತ] 

ಬಣಿತೆಗಾಆಿ೨ಕೆ (ನಾ). ಮಾತಿನ ಚಾತುರ್ಯ : ಬಣಿತೆಗಾಣಕೆಯೊಳುಂ 
ಮರುಳ ವೇಷವ ತೊಟ್ಟು . - . ಪ್ರಭುದೇವ ಬರಲು (ಶ್ರಠುಠ್ಠ, ೯೬೪). 

[ಬಣಿತೆ + - ಕಾಜ + - ಇಕೆ] 

ಬಣಿವೆ "ಬಣಂಬೆ' ನೋ. 

ಬಣ್ಣ, ಪಣ್ಮ. ಫಣ್ಮ, ಬಣ್ಯ. ವಣ್ಣ (ನಾ). ೧. ರಂಗು; ವರ್ಣ: 
“ಸಲೆ ಬಣ್ಣಂ ವರ್ಣದೊಳೆ” (ಕರ್ಕಾನ- ೪೪) : ಶುಭಲಕ್ಷ ಣಾಂಕಿತಮಾಗಿ 
ಕೆಂದಾವರೆಯ ಬಣ್ಣದಂತಪ್ಪ ತಳವಖುಮಂ ಕಂಡು (ನಡ್ಕಾರಾ. ೦೪೮-೦೮); 
ಬಣ್ಣಂ ಪೊನ್ನ ಬಣ್ಣಕ್ಕೆಣೆಯೆನೆ ಗರುಡಂ ವಾಹವನಾಗಿರ್ಪ ಚಕ್ರೇಶ್ವರಿ 
ಭಾಸ್ವದ್ಧ ರ್ಮಚಕ್ರಕ್ರ ಮಿಗಳನಲೆದಾಟಿಕ್ಕೆ ವಿಕ್ರಾಂತದಿಂದಂ (ಅರಕು. ೦-೬); 
ಸುಣ್ಣದ ತುಯ್ಕಲ ಬಣ್ಣ ನಿ ವೊಂದೆ ಎಂದರೆ ನಂಟತನಕ್ಕೆ ಉಣ್ಯ ಬಹುದೆ 
(ರಸನ. ೦೨೦). ವಿ. ಕೆಂಪುಬಣ್ಣ; ಕೆಂಬಣ್ಣ "ಬಣ್ಣದುಟಿ' ಪ 
೩. ಚಿತ್ರ, ಗೋಡೆ ಮಂಂತಾದುವಕ್ಕೆ ಹಚ್ಚೆ ಲು ಬಳಸ ಎವ, We 
ಬೇರೆ ವರ್ಣಗಳಲ್ಲಿರುವ ದ 5 ವಪದಾರ್ಥ : : ವಸ್ತುಗಳ ಮೇಲ್ಮೈಗೆ 


ಸಾಪೇಕ್ಷವಾಗಿ ತೆಳುಪೊರೆಯಲ್ಲಿ ಹಚ್ಚಬಹುದಾದ . . . ಆರ್ದ್ರ ದ್ರವ 
ಪದಾರ್ಥವೇ ಬಣ್ಣ (ಪೇಂಟ್‌) (ಕಂಕೋ- 8೫. 6)0)- ೪. ಬೇರೆ ಬೇರೆ 
ಬಣ್ಣಗಳಿಂದ ಕೂಡಿದ ಚಿತ್ರ; ವರ್ಣಚಿತ್ರ : ಬಿತ್ತಿಯೊಳಂದಂಬಡೆ 


ವಂತು ಬಚ್ಚಿಸಿದ ಬಣ್ಣಂಗಳಂ ಬೇಟಕಿವೇಜಕಿ ನೋಡಿ ಮೆಚ್ಚುತಿರ್ಪಾಗಳ್‌ 
(ಕಬ್ಮಿಕಾ-' 54): ಬಣ್ಣವನು ಬರೆವ ಸತಿ ಹೊಲ್ಲ (ಸರ್ವಜ್ಠಿ- 0೭೪೦). ೫. ರಂಗು 
ರಂಗಾದ ವಸ್ತ್ರ. ಸೀರೆ ಮುಂತಾದುವು: ಕಕ್ಕರವಟಂಯಿಗೆಯ 
ಚಿತ್ರಾವಟೀಯ ಪಬಂವೆಡೆಯ ತುಟವೆಡೆಯ ನೆಬಲಪಾಣಿಯ ಬಣ್ಣದ 
ಕಣದ ಬಣ್ಣವಣ್ಮ್ಣಿಗೆಯ ಜವಳಿಗಳನೆ ಮೊಗಂ ನೋಡದೆ ಸೂಸಿದಾಗಳ್‌ (ಆತ್ರ 
೪-೩೪ ವು: ಬಣ್ಣವನುಡರು ಬಂಗಾರಗಳನು ತೊಡರುಣ್ಣರಂಗವನೋಸರಿ 
ಸರು ಕಣ್ಣ ಸವಿಗೆಯಾತನ ರೂಪ ನೋಡಿದ ಹೆಣ್ಣೆಲ್ಲರಾ ಪುರದೊಳಗೆ 
ಬಣ್ಣವಿಲ್ಲದ ಮದುವೆ ಹೆಣ್ಣಿಲ್ಲದವನ ಸಂಸಾರ ಮಳ 
ಲೊಳಗೆ ಎಣ್ಣೆ ಹೊಯಿದಂತೆ (ಸರ್ವಜ್ಞ. 0೬69). ೬. ರಂಗುರಂಗಾದ 
ಹೂವು, -ಪುಷ್ಪ “ಬಣ್ಣ ಗೋಲ್‌”, “ಬಣ್ಣಗೋಲ' ಪರಾ. 
೭. ಬಗೆ; ಎಧು ಪ್ರಕಾರ ; ಇಂಬಾಗಿರೆ ಮುದದಿಂ ಪಲವುಂ ಬಣ್ಣದ 
ಭಕ್ಷ (ರಾಶಿವೆರಸಾಕಂಠಕೋಷ್ಕಂಬರಮುಂಡು (ಶಂಕತಂ- ೦೦೫ ೨೫). ಲೆ. 
ಸ ರೂಪ ; ನಿಜರೂಪ : ಪಾಪವುಣ್ಯಮೆರಬೆರಡಜ ಬಣ್ಣವಾವುದು ಅವಂ 
ಬಲ್ಲವರಾರ್‌ (ರರ್ಶುಶ- ೩-೧೩ ವ); ಆಕೆಯ ಬಣ್ಣ ಬೆಳಗಲು ತಾಯಿಮಹಿಮೆ 
ಯನು ನೋಡಿಲೆಂದೆಲ್ಲಾ ಬಣ್ಣಿಸಲು (ಅಜ. ೭-೦೪) : ದುರಾಸೆಗೆ ಬಿದ್ದವರ 
ಬಣ್ಣ ಅವರು ಗುರುತಿಸಿದ್ದು ಈಗಲೇ (ಕೂತ[. ೨೬). ೯. ಅಂದ; 
ಚೆಂದ; ಚೆಲುವು ; ಕಿಸುಗಾಡ ನೆಲಗಳೆಳದಳಿರ ಬಣ್ಣಮಂ ಕೆಯ್ಕೊಂಡು 
ವಿರಹಿಗಳ ಮನಮನೊನಲಿಸುವಂತೆ ಜಲಜಲನೆ ಪರಿವ ಜರಿವೊನಲ್ಲಳುಮಂ 
ಕಂಡು (ಶಂಠಕಾ- ೭-೨೩ 5); ಬಾಲೆಯರ ಬಣ್ಣಕ್ಕೆ ಸೋಲದೆ ಕಾಳುಶರೀರ 
ವೆಂಬ ಒತ್ತರಂಗೊಳ್ಳದೆ. . .ಮುಲ್ಲಿಕಾರ್ಜುನನಲ್ಲಿ ಸರ್ವಾಂಗದಲ್ಲಿ ನಿರ್ಲೇಪ 
ವಾದುದೇ ಶರಣಸ್ಮಲ (ಹೋರಾ. ೦೦೦-೩೯೭). ೧೦. ಹೊಳಪು; ಕಾಂತಿ: 
ಪೊನ್ನಂ ಬೆಳಗುವವೋಲ್‌ ಕರ್ಬೊನ್ನಂ ಬೆಳಗಿದೊಡೆ ಬಣ್ಣಮೇನೆಸೆಗುಮೆ 
ದ್ವಿಗುಣಿಸಿ  ಬಣ್ಣವಿಂದುಮಣಿಮಂಡಪಕಾಂತಿಗಳಿಂ 


(ನೇಮಿಸಂ. 6-90); 


(ಸಮನ. ೦೪-೩೨) ; 


ಬಣ ೬೨೨೦ 


ಣ 


ಮುಗುಳ್ತೆ ಮಲ್ಲಿಗೆಗೆ (ಕ್ರಷ್ಪಫ್ಯ. ೨-೭೦)- “ಬಣ್ಣ ಂಗೆಡು' ಪರಾ. ೧೧. 

ತೋರಿಕೆ; ಸೋಗು; ನಟನೆ: "ಬಣಗಾಅ”, "ಬಣ್ಣಗೂಜಿಕೆ' ಪರಾ. 

೧೨. ತೋರಿಕೆಯ ಮಾತು; ಬೂಟಾಟಿಕೆಯ ನುಡಿ; ಬಣ್ಣಾಚಾರ : 

ಚಕ್ರಿ ಕಳುಹೆ ಬಂದು ಬಣ್ಣವ ನುಡಿಯುವೈ ವಕ್ರವನಜಿದೆ ಹೋಗು 

(ಕರಶ- 96-೩0)- ೧೩. ಗುಣಗಾನ; ಸ್ತುತಿರೂಪವಾದ ಹಾಡು;| $ 
ಬಣ್ಣವಾಡು : ಕಿನ್ನರಿಯರ್‌ ಪಾಡುಗೆ ನಿನ್ನದೊಂದು ಪಲವುಂ ಬಣ್ಣಂ 

ಗಳಂ (ಶಂತಶಾ- ೦೪-೩). ೧೪. ಯೋಗ್ಯತೆ; ಸತ್ತ್ವ : ನಾನು ಚಾಡಿಯ 

ಮಂತ್ರವನ್ನು ಜಪಿಸದಿದ್ದರೆ ಆಗ ಕಾಣುತ್ತಿತ್ತು ನಿವ್ಮೂ ಧೈರ್ಯಸಾಹಸದ 

ಬಣ್ಣವೆಷ್ಟೆಂಬುದು (೪೦. 6). "ಬಣ್ಣ ಗಾಣ್‌' ಪರಾ. ೧೫. ವೆಂಲು 

ಮಟ್ಟಕ್ಕೆ ಸೇರಿದವನು; ಮಿಗಿಲಾದ ವ್ಯಕ್ತಿ : ಬಿಗಿಪುಗಿಡದಮುರ್ದು | ೩0 
ಬಗೆಗೆಸೆವ ಗದ್ಮವಿರಚನೆಗೆ ಬಾಣನಿ[೦]ದಂ ಬಣ್ಣಂ---ನಾಗವರ್ಮಕವೀಂದ್ರಂ 
(ಎರ್ರಕೂ. ೦-೨೬). ೧೬. ಚಿನ್ನ, ವಜ್ರ ಮುಂತಾದುವುಗಳಲ್ಲಿರುವ 
ಶುದ್ಧತೆಯ ಪರಿಮಾಣ; ಕ್ಕಾರೆಟ್ಟು : ಕಟ್ಟಣೆಯೊಳಗಣ ಕಾಂಸ್ಕದಂತೆ 
- -.. ಚಿನ್ನದೊಳಗಣ ಬಣ್ಣದಂತೆ . . . ಎನ್ನಲ್ಲಿ ಭಿನ್ನಎಲ್ಲದೆ ಇರ್ದೆಯಲ್ಲಾ 
ಸೌರಾಷ್ಟ್ರ ಸೋಮೇಶ್ವರಾ (ಅರಠ- ೨-6); ಪದಿನೇಟು ತೂಕದ ಗಟ್ಟಿ ಹತ್ತು 
ವರೆ ಬಣ್ಮಂ ಹತ್ತು ಗದ್ಯಾಣ ತೂಕದೆಂಟುಂ ನೆಅಕ ಹಾಗ ಬಣ್ಣದ 
ಪತ್ತೊಂಭತ್ತುಂ ಪೊನ್ನು ತೂಕ ಮತ್ತದು: ಮತ್ತಂ ಪದಿಮೂಜು ಬಣ್ಣ 
ವನೆ ತಾನಾಗಿರ್ದುದು ಪೊನ್ನೆಲ್ಲವುಂ ಪದುಳಂಗೂಡಿ ಸಮಂತದಂ ತರಂ 
ಸಲು ಬಣ್ಣಮಂ ಪೇಲಟ್‌ದಂ (ಕೃಪಾ. ೬೨-೨೪); ಒರೆಗೆ ಬಣ್ಣಕ್ಕೆ ಬೆರಸಿ 
ವೇದೋಚ್ಚರಿತ ಧರ್ಮವನಜಅುಹಿದನು ಭೂಸುರಗೆ ಧವರ೯ವ್ಯಾಧನೆಂಬನ 
ಕಥೆಯ ಕೇಳು (ಕುಣ್ಮಾ- ೪-೪). ೧೭. ಯೋಗ್ಯವಾದುದು; 
ಉಚಿತವಾದುದು ; ತಕ್ಕುದು : ನೀನೇಕೆ ಮರುಳಪ್ಪುದಣ್ಣ 
ಈಗ ಜಾನಕಿಯನುೂ ಬಿಟ್ಟು ಕೊಡುವುದೇ ಬಣ್ಣ ((ಪಾರ್ತಿಸು. ೮೬). ೧೮. 
ಜಾತಿ; ವರ್ಣ: ಮಿಕ್ಕಾದ ಮೂಜುಂ ಬಣ್ಣದವರಂ ಚೆನ್ನಾಗಿ ದಂಡನೆ 
ಗೆಯ ರಾಜ್ಯಮಂ ಪರಿಪಾಲನೆಯನೆಸಗಬೇಕು (ಠಾರ೫90- 6೩-೦೪); 
ನಾವು ಅಕಸಾಲೆಗಳು ಕೋಮಟಿಗರು ಮುನ್ತಾದ ಪದಿನೆಣ್ಣುಬಣ್ಣದಲೂ 
ಯಲು ವಾಲಗ ಮಾಡಿದಾಗ (ಎ6. 
೧೯. [ಸಂಗೀತ] ಇಂಪು : 
ಬಣ್ಣದೊಡ್ಡವಣಕ ; 
ವಾಸಮಂ (ಇಗವಿ. ೫-೩). 


೩6 


20 


26 


X1೪, ಶ್ರೀರಂಗ. ೧೮೦-೧೫; 1603) - 
ಭಣಃತೆ ಬೆಡಂಗು . . . ನೇವಣೆ ಕಣ್‌ 
೬ ೬ ಕಳೆಯೆಂಬವಂ ಮೆಜಕಿದು ಬಾಜಿಸಿದಂ ಮುರವೈರಿ 
ಪಣ: ೧೮. ತಿರುಮಲರಸರಾದ ಮದ್ದ 
ಹೆಗ್ಗಡೆಯವರು ಅವರ ನಾಳಿನವರು ಗಣ ಪಣ ಸಾವನ್ನರು ಕಾಪಿನ ರಾಜ್ಯ 
ವನು ಪ್ರತಿಪಾಳಿಸುತ್ತಿರ್ದ್ದ. ಕಾಲದಲು (ಎಂ. ೫x. 6-31; 2660) ; 
ನಮ್ಮ ದೇಶದಲ್ಲಿರುವ ಪಣಗಳು - ಹದಿನೆಟುಪಣ, ಒಂಬತ್ತು ಪಣಗಳು 
೨ ತಮ್ಮಲ್ಲಿ ದೇಶದ ಪ್ರಜೆಯ ಬಹುಭಾಗವನ್ನು ಒಳಕೊಂಡವೆ . . . 
ಇವುಗಳನ್ನು ಬಟ್ಟು ಮಿಕ್ಕವೆಲ್ಲ ಈ ಪಣದ ವ್ಯವಸ್ಥೆಗೆ ಒಳಪಟ್ಟಿವೆ 


80 


(ಕರ್ಕಾಸಂ. ೯). “ ಪಣಕಟ್ಟ್ಟು' ಪರಾ. ಫಣ್ಯ : ೧೮. 
" ಫಣಕಟ್ಟು', * ಫಣಸ್ತ ' ಪರಾ. ಬಣ್ಕ : ೧೮. ಬ್ರಾಹ್ಮಣ 
ಬ್ರಾಹ್ಮಣೇತರ , ., ಎಂದು ಮುಂತಾದ ಬಣ ಬಣಗಳೊಳಿಗಿನ 
ಸಂಘರ್ಷಣೆಗಳು ಬ್ರಿಟಿಶರ ಪ್ರೇರಣೆಯಿಂದ ಮೆಲ್ಲಗೆ ತಲೆಯೆತ್ತಿದುವು 
(ಯುಕ್ತಕ್ರ. ೨೦). ೨೦. ಪಕ್ಷ; ಪಂಗಡ; ತಂಡ: ಸ್ವಾರ್ಥಪರಾ| 4 


ಯಣರ್‌ ಬಣಗಳಂ ಮಾಡಿ ಬಿಡದೆ ಕೆಡಿಸುವರೊರನು (ಮುಹಪಾಂಶೇ, 00.6); 
ಹಗೆಗಳ ಬಣದವರು ಕೈಯೊಳಗೆ ಸಿಕ್ಕರೆ ಅವರನ್ನು ಸಂರಕ್ಷಿಸಬೇಕು 
(ಮಲಯ. 3-೦೨೨), ಇಕ್ಕಡಿಯ ಬಣದವರೂ . . , ಜೀವದ ವರಿವೆ 
ಯಿಲ್ಲದೆ ಕಾದಿದೆವು (ಳಕುಂ. ೪. ವಣ್ಣ:: ೧. ಪ್ರಿಯಸೇನೆಯಂಂ 
ಕೆಂದಾವರೆಯ ವಣ್ಣದೊಳೋರಂತಪ್ಪ ಮೆಯ್ಮನೊಡೆಯ ಪದ್ಮಾವತಿ 
ಯೆಂಬ ಹಿಡಿಯಾಗಿ ಪುಟ್ಟಿದಳ್‌ (ನತ್ಮಾರಾ. ೩೭-೬); ಮಿಸುನಿಯ ವಣ್ಣಕೆ 


«ರ 


ಬಣ 


332 


ನಾನಾಬಗೆ ವಟಕ ಸುಭೈಷಜ್ಮಕೆ ನರರ ರಸನೆಯ ಸವಿಗೆ ನಂದೆಂದಾಗ ಫಲ 
ಸಹಿತೆಸೆವ ಜಂಬೀರಗಳಿಹುವು (ಕಂನವಿ. ೫-೮೪). 

ಬಣ್ಣವಣ್ಣ. ಬಣ್ಣಬಣ್ಣ (ದ್ವಿರುಕ್ತಿ) 2 ಸ್ತ್ರೀಕುಚೆಕುಂಭಕುಂಕುಮು 
ರಜಃಕಲೆ ಸ್ಲೀಲದಿಂ ಬಣ್ಣವಣ್ಣದ ಗೆಡೆಗೊಂಡು ಚಿತ್ರಿತ 
ಪತಾಕಾಲೀಲೆಯಂ ತಾಳಿ ನಿಂದುದು ಗಂಗಾನದಿ (ಆಪು. ೦೧-೦೫೦) ; 
ಬಣ್ಣಬಣ್ಣದ ಪೂಗೊಯ್ದು ಹೊಂಬಾಳೆಯ ವರ್ಣದೆ ಪೊಟ್ಟಿಣಗಟ್ಟಿ .. . 
ಕಾಂತೆಯರೆೊಡತಿಗೆ ಬಿನ್ನಣಗೆಯ್ದು ತೋಜ್‌ದರು (ನೋಹತ. ೨೪-೬೪); 
ಬಣ್ಣಬಣ್ಣದ ಬಟ್ಟೆಯ ಚೂರುಗಳನ್ನು ನೇರವಾಗಿ ಕತ್ತರಿಸಿ ಸೇರಿಸಿ ಹೊಲಿದ 
ದಟ್ಟಗಳನ್ನು ನೆಲದ ಮೇಲೆ ಎಲ್ಲೆಲ್ಲೂ ಹಾಸಿದಂತೆ ಕಾಣಿಸುವ ಹೊಲಗದ್ದೆ 
ಗಳು (ನಂಟರು. ೦೩೦). ಬಣ್ಣದ: ಕೋಲು ಇ (ಕೋಲಾಟವಾಡಲು 
ಬಳಸುವ) ಬಣ್ಣ ಬಳಿದ ಕೋಲಂ : ನಾಯಿ ಬಡೀಲಿಕ್ಕೆ ಬಣ್ಣದ 
ಕೋಲೇ? (ಗಾರೆ). ಬಣ್ಣದ ಬೀಸಣಿಗೆ ಇ ೧. ರಂಗು ಹಚ್ಚಿದ 
ಬೀಸಣಿಗೆ: ಆ ಅಂಗಡಿಯಲ್ಲಿದ್ದ ಬಣ್ಣದ ಬೀಸಣಿಗೆಗಳೆಲ್ಲಾ ಒಂದೇ 
ದಿನದಲ್ಲಿ ಮಾರಾಟವಾಗಿ ಹೋದವು (ರೂಂ). ೨. (ಆಲಂ) ಒಯ್ಯಾರಿ; 
ಒನಪುಗಂತಿ : ಬಣ್ಣದ ಬೀಸಣಿಗ್ಯಂತೆ ಹೆಣ್ಣು ಶಿರುಗೋದು ಕಂಡು 
ಕಣ್ಣುಸನ್ನೆಯ ಮಾಡಿ ಕಣ್ಣಿಲಿ ಕೆಂಡವಾ ಚೆಲಿಕೊಂಬೆ ಮನವೆ (ಫುಕಂದ. 
೪-1೨-0). ಬಣ್ಣ ದ ಮಾತು ಎ ತೋರಿಕೆಯ ನುಡಿ ; ಬೂಟಾಟಿಕೆಯ 
ಮಾತು ; ಕಣ್ಣ ಕಾಣದ ಹಕ್ಕಿ ಹಣ್ಣ ಮೆಲಬಂದಡೆ ಹಣ್ಣು ಹಕ್ಕಿಯ 
ನುಂಗಿ ಉಗುಳದಿನ್ನೆಂತೋ ಸಣ್ಣ ಬಣ್ಣದ ಮಾತಿನ ಅಣ್ಣಗಳೆತ್ತ ಬಲ್ಲರು 
(ಸರ್ವವ- ೨೮-೦೩೦): ಪತಿಗೆ ಬಣ್ಣದ ಮಾತನಂಡ್ಕಾಳೊ ಅವಳು ಮಿತಿ 
ಯಿಲ್ಲದೆ ವೆಚ್ಚ ಮಾಡ್ಕಾಳೊ (ಪುರಂದರ. ೦-೦6 ೨_0). ಬಣ್ಣದ ಸೀರೆ ಜಾ 
ಚಿತ್ರ ಬರೆಯಲು ಉಪಯೋಗಿಸುವ ವಸ್ತ್ರ: ಬಣ್ಣದ ಸೀರೆ 
ಮೇಘವಣ್ಣೆಗೆಯ ರುಳಂಬಮೆಂಬಿವಳವಟ್ಟಿರೆ ಭೂಭುಜನಿರ್ದ ಚಿತ್ರಶಾಲೆಗೆ 
ನಡೆತಂದನೆಂದು ನವಯ್‌್‌ವನನೊರ್ವನಪೂರ್ವಚಿತ್ರಿಕಂ (ಮುಲ್ಗಪು.- 3-೪೪). 
ಬಣ್ಣಬಚ್ಚೆಣ್‌ಯ ಮಾತು - ತೋರಿಕೆಯ ಮಾತು; ಸೋಗಿನ 
ಮಡಿ: ಬಣ್ಣಬಚ್ಚಣಿಯ ಮಾತು ಕಲಿತು ಹೊನ್ನು ಹೆಣ್ಣು ಮಣ್ಣಿಗಾಗಿ 


ಚೆಲ್ವಂ 


ಅನ್ನವನಿಕ್ಕುವರ ಪ್ರಸುಗವ ಹಡೆಯುಬಂದ ಗನ್ನಗಾಜಂಗೇಕೆ ಅಜಃವು 
(ಮೋಳವಾೂ- 6೫-೩೩೪). ಬಣ್ಣ ಬದಲಾಯಿಸು ಎಇ ೧. ರಂಗನ್ನು 
ಬೇರೆ ಮಾಡು ; ವರ್ಣವನ್ನು ವೃತಾ ಸಗೊಳಿಸು : ಗೋಸುಂಬೆಯು 


ಬ 


ತನಗೆ ಬೇಕಾದಾಗ ತನ್ನ ಬಣ್ಣ ಬದಲಾಯಿಸಿಕೊಳ್ಳುತ್ತದೆ (ಊಂ). ವಿ. 
(ಆಲಂ) (ಸ್ವಾರ್ಥದಿಂದ ವ್ಯವಹಾರ, ನಡವಳಿಕೆಗಳಲ್ಲಿ 
ಇದ್ದಕ್ಕಿದ್ದಂತೆ) ನೇರಮಾರ್ಗವನ್ನು ಬಿಡು: ಧೋರಣೆಯನ್ನು 
ವ್ಯತ್ಕಾಸ ಮಾಡಿಕೊಳ್ಳು : ಸಂಬಾರದ ವಸ್ತುಗಳನ್ನು ತುಂಬಿಕೊಂಡ 
ನಂತರ ಗಾಮಾ ತನ್ನ ಬಣ್ಣ ಬದಲಾಯಿಸಿದ (ಪ್ರವಾಇ- Il. 
ಬಣ್ಣ ಬಯಲಾಗು - ನಿಜಸ್ವರೂಪವು ಪ್ರಕಟವಾಗು; 

ಹೊರಬೀಳು : ಅವನು ಮಾಡಿದ ಉಪಾಯದಿಂದ ಆ ಮೋಸಗಾರನ 
ಬಣ್ಣ ಬಯಲಾಯಿತು (ಕೂ). ಬಣ್ಣ ಬಡು ಇ ಬಣ್ಣವನ್ನು 
ಬಿಟ್ಟು ಕೊಡು ; ರಂಗನ್ನು ಕಳೆದುಕೊಳ್ಳ ; ಮಾಸಲಾಗು ; 
ರೆಯಾನ್‌, ಉಣ್ಣೆ ಜಟ್ಟೆಗಳು ಬಣ್ಣ ಬಿಡುವುದಾದರೆ, ಕಡೇ ಸಲ 
ಜಾಲಾಡುವ ನೀರಿಗೆ ಸ್ವಲ್ಪ ವಿನೆಗರ್‌ 
ಬಣ್ಣಮಾಗು. ಬಣ್ಣವಾಗು - ೧. ರಂಗನ್ನು ಹೊಂದಂ : ಬಣ್ಣ 
ವನ್ನು ತಳೆ : ಪಚ್ಚೋತಿಯಂತೆ ಪಲವುಂ ಬಣ್ಣ ಮಾಗಿ... ತೇಲಿನಂತೆಲ್ಲಾ 
ಪಟಗವೊೊಳಗಾದೈ (ರರ್ಮಾಮ್ಮ- ಕೆಂಪಾಗು : 
ಹಣ್ಣು ಬಲಿದು ಬಣ್ಣವಹುದಕ್ಕೆ ಮೊದಲಿ ಕೊಂಬು ಮುಜ್‌ಯಿತ್ತು 
(ಪೋನ. ಕ. ೬೦೫-೨೧೪೦). ಬಣ್ಣ ಹಚ್ಚಿ ಹೇಳು -ಎ (ಆಲಂ) 
ಇರುವ ಸ್ವಲ್ಪ ವಿಚಾರವನ್ನ ಅತಿಶಯವಾಗಿ ವರ್ಣಿಸಿ ಹೇಳು: 


೨೩೩). 


ಮೋಸ 


ಹಾಕುತ್ತಾರೆ (ಗೃಹಃ. ೪9). 


೨-೦೦೫). ವಿ. 


ಬಣ್ಣಂಗುಂದು 


ಉತ್ಪ್ರೇಕ್ಷೆ ಮಾಡಿ ಹೇಳು : ಬಹಳ ಮುಟ್ಟಿಗೆ ಅದನ್ನು ಕಾಣದಿದ್ದವರು 
ಬಣ್ಣ ಹಚ್ಚಿ ಹೇಳುವ ಮಾತುಗಳಿಂದಲೇ ನಮ್ಮಲ್ಲಿ ಭಯ ಹುಟ್ಟುವುದು | 


(ಈೂಳಿ. 6೩), ಬಣ್ಣ ಹಾಕು ಎ ಚಿತ್ರ. ಬಟ್ಟೆ ಮುಂತಾದುವಕ್ಕೆ 
ಬಣ್ಣವನ್ನು ತುಂಬು.- ರಂಗನ್ನು ಕೊಡು: ಬಣ್ಣಗಾರರು 
ನೂಲಿಗೆ ಬಣ್ಣ ಹಾಕುವ ಕಾಯಕ ನದೆಯೆಸುತ್ತಾರೆ (ಕಠಪು. ೬-೧೨): 


ದುರಕ್ಕೆ ಬಣ್ಣ ಹಾಕುವವರು. ಕೊಂಡ ದಾರದಿಂದ ಬಟ್ಟೆ ನೇಯುವವರು 
ಎಲ್ಲರೂ ಶ್ರಮಪಡಬೇಕು (ಹಣಪ್ರ- 4). | ಆಸಂ. ವರ್ಣ] 
ಬಣ್ಣಂಗುಂದು. ಬಣ್ಣಗುಂದು (ಕ್ರಿ). ೧. ಕುಂತಿಹೀನವಾಗಂ ; ಕಳೆ 
ಗುಂದು : ಮಂಕಾಗಂ : ಕೇಳ್ತಲ್‌ಯೆವೆ : ದಾನವರುಪಟಳಕೆ 
ಬಣ್ಣಂಗುಂದಿ ಬಾರ್ತೆಗೆಟ್ಟು ದೂಜ್‌ದ ಬರ್ದಿಲರ್ಗೆ ನಾರಾಯಣಂ . . . 
ಸೈತಿಟ್ಟು ಮರಲ್ಹಿದ ತೆಅನಂ? (ಉನಾಕ್ಕ. 09-೬೩), ಬಣ್ಣಗುಂದು : 


ಬಂ 


೧. ಬಣ್ಣಗುಂದಿದ ದೇಹದೊಳಗೆಳವೆಣ್ಣುಗಳ ಸೌಖ್ಯವನು ತೊಲಕಿದಳು 
ವುದನನೆಸ:ಗೆಯಲಿ (ನಳಶ. ೧-೩೮): ಜೀವಿತೇಶ್ವರನ ವಿರಹದೆೊಳು 
ಸೆಜ್ಜೆಯ ಭಾವಿಸ ಬಣ್ಣಗುಂದುವಳಂ (500. ೭-೬). ೨. ಕಳೆಗೆಡು; 


ತೇಜೋವಧೆಯಾಗು : ಕೆಟ್ಟಮೇಲೆ ಕಡುರೂಪ ಚಲ್ವಿಕೆಯೆ 

ಬಣ್ಣಗುಂದಿದ ಮೇಲೆ ಬಹುಮಾನವೆ (ಕನಕ: ೩೬-೧) - [ಬಣ್ಣ --ಕುಂದ್ಕು? 
ಬಣ್ಣಂಗೆಡು. ಬಣ್ಣಗೆಡು (ಕ್ರಿ). ೧.೬ ಬಣ್ಣಂಗುಂದು ೧: ಬಂದು 

ಣ ಣ ಣ 

ನಿಂದುದು ಮುಂದೆ ಮಹಾಬೃಹನ್‌ 'ಮೇಹಿ! ಮಿಂಚುತಿರೆ 

ಪೊನ್ನುಣ್ಣೆ ಸುತ್ತಣದಗ್ನಿ ಬಣ್ಣಂಗೆಡಲ್‌. ಯೋಜನದೀರ್ಥ ಕಾಲಾಯಸದ 


ಕಣು 
ಣ 


ಖಡುಗದಿನದಂ ತುಂಡರಿಸಿದನು (ಶ್ರೀರಾಮಾ. ಓಂ೬-೨೦೭). ಬಣ್ಣಗೆಡು 2 
೧. ಕಾಯೊ ಕರುಣಾಕರನೆ ಕಡುಪಾಪಿ ನಾನು... ಬಣ್ಣಗೆಟ್ಟಡವಿಯಲಿ 


ಪಸು 


ತ ಮಾಡಿದವನಲ್ಲ (656. ೦೩೫-೦); ತಿಣ್ಣವಡೆದ ಖಾನನ ಸುದ್ದಿ 
ಜಪವಾಗಿ ಬಣ್ಣಗೆಟ್ಟುದು ಲೋಕವೆಲ್ಲ (ಕಂಠ೭- ೦೦-೫೪); ಬೆಟ್ಟವ ಅರಸು:- 
(ಬಣ್ಣಗೆಟ್ಟು. ಅಧೋಮುುಖನಾಗುವನು) (ಕಟ್ಟಳ. ೩೩-೦೨). ೨. ರಂಗು 
ಹಾಳಾಗು : ವರ್ಣವಿಲ್ಲದಾಗು : ಎಂದೆಂದಿಗೂ ಬಣ್ಣಗೆಡದ ಕೃತಕ 
ಪುಷ್ಪಹಾರವೊಂದು ನೇತಾಡುತ್ತಿತ್ತು (ಫೈನರು. ೪೦). ಹ. ದಾರಿ ತಪ್ಪು: 
ಕಣ್ಣಳಿದ ಕಾಪಧನವೊಲು ಮನ ಬಣ್ಣಗೆ(ಕಾಕಾಂ. ಬಿ]ಡುತಿದೆ (ತೂರರಾ. 


೩೪-೧೩). [ಬಣ್ಣ + ಕೆಡು] 
ಇ ಕ ಹ್ತ ಕಾಗಕ್ಕ ಕಾಳ ಇ, afc PN ತ ಗದ 
ಬಣ್ಣಂಬಡಿಸು (ಕ್ರಿ). hed ವನ್ನು ಲೇಪಿಸು 9 ರಂಗನ್ನು ಹಚ್ಚು 
ಶಿಳಿನೀರ್ಸರಿಯೊಳ್ಳಿಂದ ಸೀತಾದೇವಿಯ ಸಿರಿಯೊಡಲ ಕುಂಕುವುದಿಂ 


ಪೊಂಬಣ್ಣಮಾದ ಧನುಷ್ಕೋಟಿಶೀರ್ಥೊದರಕದಿಂ ಸಿರಿರಾಣಿಗರಿಸಿನದಣ್ರಂ 
ಬಣ್ಣಂಬಡಿಪುದೆಂದುಂ (ಕಳಠಂ. ೧೦೯-೯). [ ಆ ಬಣ್ಣಂಬಡೆ4* . _ಇಸ್ಕು) 
ಬಣ್ಣಿಂಬಡೆ. ಬಣ್ಣ ಟಡೆ (ಕ್ರಿ). ೧. (*ಕರ್ಷಕವಾದ) ಬಣ್ಣವನ್ನು 
ಹೊಂದು : ಪಡೆದೊಡೆ ಕಂಪಂ ಬಣ್ಣಂಬಡೆಯುವು ಬಣ್ಣಮನೆ ಪಡೆದು 
ವಪ್ಪೊಡೆ ಕಂಪಂ ಪಡೆಯವುಟೌಿದಲರ್ಗಳಿರಡುಮನೊಡೆವೆಳೆದೀ ಚಂಪಕಕ್ಕೆ 
ಪೂಗಳ್‌ ದೊರೆಯೇ (೪೦ಫು. ೦೦-೦೦೪); ಅರನೇಅಸಿಲ್ವಣ್ಣ ಬಣ್ಣಂಬಡೆದ 
ತನು ಪೃಥುಶ್ರೋಣಿ ನೀಲಾಳಕಂ . . . ಕೊಂಕಾಂತ ಪುರ್ಬೊಂದಿರೆ 
ನಾನಾಶಕ್ತಿಯರ್‌ ಬೇಡಿತಿಯರೆಸಕಮಂ ತಾಳ್ದು ಕಣ್ಣೆಡ್ಡಮಾದರ್‌ 
(ಶಂಶಂ. ೩-೭). ವ. ಶೋಭಿಸು; ಮೆರೆ: ತಿರುಮಲೆಯಾರ್ಬಾನುಮವನ 
ಪಡಿನೆಟಲಂತೆ ಎಲ್ಲೂ ವಿದ್ಯೆಗಳೊಳಂ ಬಟುಸಂದು ಬಣ್ಣಂಬಡೆದಂ 
(6ಕನಂ. ೦೬೬-೨೦); ಮೊದಲೊಳ" ಹರಿಹರ ಬುಕ್ಕರ" ಮೊದಲೆನಿಸಿದರರಸು 
ಗೆಯ ಪಸರಿಸಿ ಜಸಮಂ ಪದಪಿಂ ಕುಹುಂಬರಾಯರ್‌ ಪದಿಮೂವರ್‌ 
ಬರ್ದಿಲವೇಆ್‌ ಬಣ್ಣಂಬಡೆದರ್‌ (84. ೨-೦೩). ಬಣ್ಣವಡೆ : ೨. ಅಣ್ಣ 
ನಿರ್ದನು .. . ಬಣ್ಣವಡೆದ ಗದ್ದುಗೆಯೊಳು (ರತ. ೩೯-೦೦), ೩. ಅರ್ಹ 
ವಾಗು ; ಯೋಗ್ಯವಾಗು : ಬಿಳುವಕ್ಕಿಯ ಬೀಳಗೆಡಹಿದ ಬಿಂಕವೀ 
ಬಳಿಯೊಳು ಬಣ್ಣವಡೆಯದು (ಹರಿಣ. ೨-೪೨). [ಬಣ್ಣ + ಪಡೆ, 


೬೨೨೧ 


ಬಣ್ಣಗಲ್ಲು 


ಬಣ್ಣಕ (ನಾ). ತೋರಿಕೆಯ ಮಾತನ್ನಾಡುವವನು : ಬೂಟಾಟಿಕೆಯ 
ವ್ಯಕ್ತಿ : ಅನ್ಕಸಂಗಂಗಳಿಗೆ ಎಳಸಿ ಬಳಸಿ ಬಣ್ಣಕರಪ್ಪ ರೆ ಶರಣರು 
(ಉರಿತೆ. ೦99-೨೦೬), ಬಣ್ಣಕರು ಬಣ್ಣದೊಳಗಾಳುವದನೆ ಕಂಡು ಅಣ್ಣ 
ನಗುತಿರ್ದನಯ್ಯಾ ಯೋಗಿನಾಥಾ (ಅಂಗ: ೩೨-೦೦)- 

[ ಬಣ್ಣ .. __ ಕ್ಮ. | ಸಂ. ವರ್ಣಕ ] 

ಬಣ್ಣಕಟ್ಟು 'ಬಣ್ಣಗಟ್ಟು' ನೋ. 

ಬಣ್ಣಗಂಬಿ (ನಾ). (ಬಣ್ಣ ಬಳಿದ) ಬರೆಯುವ ಕಡ್ಡಿ : ಲೆಕ್ಕಣಿಕೆ : 
ಚೌಪದಿಗವಿತೆ ಬಣ್ಣ ಗಂಬಿಯ ಪುಸ್ತಕಲಿಖತಜ್ಞ ರು ಕನ್ನಡಕವ ತಾಳ್ತಿಹರು 
(ಮೋಡತ. ೩-೪೧). ( ಬಣ್ಣ ಕಂಬಿ ] 

ಬಣ್ಣಗಟ್ಟು. ಬಣ್ಣಕಟ್ಟು (ಕ್ರಿ). ೧. ಕಾಂತಿಗೂಡು ; ನಳನಳಿಸಂ : 
'ಸಾದಾ' ಮೇವು ತಿಂದು, ಜೊತೆಗೆ ಬಿಟ್ಟಿ ದೊರೆಯುವ ಸರಾಯಿ ಕುಡಿದರೆ 
ಸಾಕು. ಹೋರಿ ಬಣ್ಣಗಟ್ಟುತ್ತವೆ (ಕಳುವು. ೦೬೬), ಬಣ್ಣಕಟ್ಟು : 
೨. ರಂಗುಹಾಕು : ಆ ಹುಡುಗಿ ನೇಯ್ಗೆ ಯವನು 
ಬಟ್ಟೆ ನೇಯ್ದು . ಬಣ್ಣಕಟ್ಟೆ ಹಿಗ್ಗುವಂತೆ, ತನ್ನ ಮುಂದಿನ ರಾಜ್ಯವನ್ನು 
ಕಲ್ಪಿಸಿಕೊಂಡ: ಹಿಗ್ಗುತ್ತಿದ್ದಳು. (ರಾಗ. 8)- ೩. ಸುಗಂಧದ್ರವ್ಯ 
ಗಳನ್ನು ಸೇರಿಸು; ವಾಸನೆ ಕಟ್ಟು. 

ಬಣ್ಣಕಟ್ಟದ ಅಡಕೆ - ಏಲಕ್ಕಿ, ಲವಂಗ. ಸಕ್ಕರೆ, ಕೊಬ್ಬರಿ 

ಮುಂತಾದುವುಗಳೊಂದಿಗೆ ಮಿಶ್ರಮಾಡಿದ ಪುಡಿಅಡಕೆ : ಬಣ್ಣಕಟ್ಟಿದ 
ಅಡಕೆ. ಮೈಸೂರು ವೀಳ್ಯದೆಲೆ ಇದ್ದರೆ ತಾಂಬೂಲ ಹಾಕಿಕೊಳ್ಳಲು ಚೆನ್ನ 
(ಕೂತಿ)- ಬಣ್ಣಕಟ್ಟೆ ಹೇಳು ಇ ಅತಿಶಯವಾಗಿ ಹೇಳು ; ಉತ್ಪ್ರೇಕ್ಷೆ 
ಮಾಡಿ ವರ್ಣಿಸು : ನೀನು ಈ ಕನಸನ್ನು ಸತ್ಕಾ ಆಂತ ಬಣ್ಣಕಟ್ಟಿ 


10 


15 


20 


ಶಿ 


ಹೇಳೋದೂ ಅಲ್ಲ; ನಾನು ನಿಜಾ ಅಂತ ನಂಬಿ ಕೇಳೋದೂ ಅಲ್ಲ! 
(ಹೇಮಕೂ. ೩).- [ಬಣ್ಣ -. ಕಟ್ಟು) 
ಬಣ್ಣಗತೆ (ನಾ). ಸ್ವಾರಸ್ಕವಾದ ವರ್ಣನೆಯಿಂದ ತುಂಬಿದ ಕತೆ : 
೨6 ಶ್ರೀರಂಜಒಡೆಯ ಮಹಾಸ್ವಾಮಿಯವರಿಗೆ ಸವನಿಸಿದ ಆ ಪ್ರಕರಣದ 
ವಿಷಯವಾಗಿ ನೂರಾರು ಬಣ್ಣಗತೆಗಳು: ಮಸಗುತ್ತಿರುವುವು 
(ಮಂತ್ರ ಕ. ೦೬೭-೦೪). [ ಬಣ್ಣ _- ಕತೆ ] 
ಬಣ್ಣಗನಸು (ನಾ). ಸುಂದರವಾದ ಸ್ವಷ್ಟ: ಸವಿಗನಸು : ನಿನ್ನ 


ಅಹಿ 
ಲಾ 


£ವನದಿಂದೆ ರೂಪುಗೊಳಿಸೆ. ನನ್ನ ಮಣ್ಣನು. 
ಮನೋರಥಗಳನು ಬಣ್ಣಗನಸನು ಭ್ರಾಂತಿಗಳನು ತಂದೆ. 
(ನೆಲಮು. ೪೦-೪): [ ಬಣ್ಣ 4 ಕನಸು ] 
ಬಣ್ಣಗಬ್ಬ (ನಾ). ವರ್ಣನೆಗಳಿಂದ ಕೂಡಿದ ಕಾವ್ಯ: ನವರಸದ ತನಿರಸೆ 
ಮೊರೆವ ಬಣ್ಣಗಬ್ಬವಂಂ ಪೊಳ್ಳೆಂದೊರೆವ ನಿನಗವೇಂ ನಿರಹಂಕೃತಿಯೊ 
ನಿನ್ನಾ ಜಾಣ್ಮೆಯೆೊಳ್‌ (ಉನಾಕ್ಕ- ೦೬೪-೭). “ಬಣ್ಣಗಬ್ಬಿಗ', “ಬಣ್ಣ 
ವಾಡು' ಪರಾ. [ಬಣ್ಣ 4 ಕಬ್ಬ) 
ಬಣ್ಣಗಬ್ಬಿಗ (ನಾ). (ವಿಸ್ತಾರವಾಗಿ) ವರ್ಣಿಸುವ ಕವಿ: ನೀನೋ 
ರ್ವನಪೂರ್ವಂ ಬಣ್ಣಗಬ್ಬಿಗರ ಬಲ್ಲಹಂ ಗಡ (ಉಕೂಕ್ಕ: 1o-se): 
[ ಬಣ್ಣಗಬ್ಬ + - ಇಗ) 
ಬಣ್ಣಗರಡಿಗೆ (ನಾ). ಕೆಂಬಣ್ಣದ ಭರಣಿ. - ಸಂಪುಟ : ಬಿರಿದ 
ಪೆರ್ಗಾಯಿವಡೆದಿರ್ಪುದಅಿಂ.. ಶೌರಿಗಲಂಕರಿಸಲೈ ಬಣ್ಣಗರಡಿಗೆಯಂ 
ಮುಚ್ಚುಳ್ಹಿಗೆದು ರನ್ನಸರಮಂ ನೆಗಟ್ಟುವ ಭಂಡಾರಿಗರಂತೆ ಬಗೆವಡೆದ 
ದಾಡಿಮಂಗಳುಂ . . . ಮನಂಗೊಳೆ (8ಳನಂ.- ೦೦೨-30).- 
( ಬಣ್ಣ 4 ಕರಡಿಗೆ (ಎಕರಂಡಿಗೆ) ] 
ಬಣ್ಣಗಲ್ಲು (ನಾ). ಬಣ್ಣದ ಹರಳಂ; ರತ್ನ : ಸಂತತ ಬಣ್ಣಗಲ್ಲು 
ಗಳ ಕೇವಣಿಸಿರ್ದ ಚಿಂತಾಕ ಬಲುಹನಿಕ್ಕಿದರು (ರೋಷಕ ತ೨೩-೩%)- 
[ ಓಣ್ಣ +ಕಛು (ಎಕಲಾ) 


ON ಸ. 
ಪ್ರತಿಮೆಜುನೊಂದು ನನ್ನ 


ಮತ್ತೆಲ್ಲ 


36 


40 


ಬಣ್ಣಗಳ 


ಬಣ್ಣಗಳ (ನಾ). ಚೆಲಂವುದ ಕುತ್ತಿಗೆ; ಅಂದವಾದ ಕೊರಳು : 
ಸಣ್ಣಗಳ ನುಣ್ಣೊರಳು ಸವಿಗಳ ಬಣ್ಣಗಳವೋ ಕಂಬುಕ೦ಠವೊ ಬೆಣ್ಣೆ 
ಗಳವೋ (8ರಾರಸಿ. ೦೬೨-೩೦). [ಬಣ್ಣ 4ಗಳ್ಯ ( ಇ ಗಲ)) 

ಬಣ್ಣಗಾಣ್‌ (ಕ್ರಿ). ಸತ್ತ್ವವನ್ನು ತಿಳಿ ; ಯೋಗ್ಯತೆಯನ್ನು ಅರಿ : 


ಅರೆವನಯ್ಮಾ ಸಣ್ಣವಹನ್ನಕ್ಕ ಒರೆವನಯ್ಕಾ ಬಣ್ಣಗಾಣ್ಬನ್ನಕ್ಕ (ಬಸನ. | 5 


404). [ಬಣ್ಣ + ಕಾಣ] 

ಬಣ್ಣಗಾರ "ಬಣ್ಣಗಾಣಿ' ನೋ. 

ಬಣ್ಣಗಾರಿಕೆ "ಬಣ್ಣಗಾಲ್‌ಕೆ' ನೋ. 

ಬಣ್ಣಗಾಣಿ. ಬಣಕಾರ, ಬಣಗಾರ, ಬಣ್ಣಗಾರ (ನಾ). ೧. ಬೂಟಾ 
ಟಿಕೆ ಮಾಡುವವನು ; ಸೋಗುಗಾರ : "ಬಣ್ಣ ಗಾಲ್‌ಕೆ' ಪರಾ. 
ಬಣಕಾರ : ೨. (ಮರದ ಸಾಮಾನು. ಬಟ್ಟೆ ಮುಂತಾದುವಕ್ಕೆ) 
ರಂಗು ಹಚ್ಚುವ ಜನಾಂಗಕ್ಕೆ ಸೇರಿದವನು ; ರಂಗಾರಿ : ಬಣಕಾರ 
ಫಕೀರಪ್ಪನಲ್ಲಿ. .. ವಿವರಗಳನ್ನು ಚರ್ಚಿಸಿ ಆಯಿತು (ಗಂಠಾಯಿ. ೨೦೭) ; 
ಬಣಕಾರರು . . . ಕೊಟ್ಟವನ್ನೂ ತಂಬಾಕಿನ ಕಡ್ಡಿಪುಡಿಯನ್ನೂ ಅಣಿ 
ಮಾಡಿದರು (ಸಕಸಂ- 80): ಬಣಗಾರ : ೩. (ಚಿತ್ರ ಬರೆದಂ) ಬಣ್ಣ 
ಹಚ್ಚುವವನು : ಆನಿ ಮ್ಯಾಗಿರುವ ಶಿವದುರ ಮೊಗ್ಗೆಯ ಯಾವ 
ಬಣಗಾರ ಬರೆದಾನ (ಊಳಗೀ. ೬೨). ಬಣ್ಣಗಾರ : ೨. ಹೊಸಮನೆಯ 
ಗೋಡೆಗಳಿಗೆ ಬಣ್ಣ ಹಚ್ಚಲು ಅವರು ನಾಲ್ಕು ಜನ ಬಣ್ಣಗಾರರನ್ನು 
ಕರೆಸಿದ್ದರು (ಕೂ). [ಬಣ್ಣ + -ಗಾಅ (<ಎ-ಕಾಅ)] 

ಬಣ್ಣಗಾಜ್‌ಕೆ, ಬಣ್ಣಗಾರಿಕೆ (ನಾ). ೧. ಬೂಟಾಟಿಕೆಯ ನಡವಳಿಕೆ ; 
ಬಣ್ಣಾಚಾರ ; ತೋರಿಕೆಯ ವರ್ತನೆ: ನಾ ತಪ್ಪಿ ನುಡಿದಡೆ ಒಪ್ಪ 
ಎಟ್ಟುಕೊಳ್ಳಿರಣ್ಸಾ ಕಣ್ಣಿನಲ್ಲಿ ಕಸ ಹೊಕ್ಕರೆ ಕೈ ಹಗೆಯೆ ಅಯ್ಯಾ ಇದು 
ಬಣ್ಣಗಾಟ್‌ಕೆಯಲ್ಲ ಸನ್ನದ್ಧರಿರವು (ನೋಳಿನತಿ. ೩3-೦೪೬) ; ಜಡಪಾತ್ರ 
ವೆಂದು ನವ್ಮೂತ್ತ ನೋಡದೆ ತನ್ನ ಹಡಪವೆಂಗಳ ನೋಡುತಿದ್ದ ಕಡೆಗೀಗ 
ಬಣ್ಣಗಾಅ್‌ಕಿಗೆ ಕರೆಸಲಾತನೆಡೆಗೆ ನಾವೆಂತೆಯ್ದಬಹುದು (ರರಕ. ೦೪-೩೮). 
ಬಣ್ಣಗಾರಿಕೆ: ೧. ಕಣ್ಣಿಗೆ ಇಚ್ಚೆಯಾಗದ ನಮ್ಮನ್ನು ಈಗ ಬರಿಯ 
ಬಣ್ಣಗಾರಿಕೆಗೆ ಕರೆವುದು ಏಕೆ ? (6ನ. ೦೨). ೩. ಬಣ್ಣ ಹಚ್ಚು 
ಏಕೆ ; ರಂಗು ಬಳಿಯುವಿಕೆ : ವರ್ಣಕ್ರಿಯಾವಿಸ್ತ್ರಾರಗುಣವಚನೇಷು, 
ಬಣ್ಣಗೂಾರಿಕೆಯೊಳಂ, ಬಿತ್ತರದೊಳಂ, ಕೊಂಡಾಟದೊಳಲ೦ (ಕಾಕಳ್ಕ. 390) - 

[ಬಣ್ಣ ಗಾಅ 4 - ಇಕೆ) 

ಬಣ್ಣಗುಂದು “ಬಣ್ಣಂಗಂಂದು' ನೋ. 

ಬಣ್ಣಗುದುರೆ (ನಾ). ಮುಖವೂ ಕಾಲೂ ಬೆಳ್ಳಗಿದ್ದು, ಮಿಕ್ಕ ಭಾಗವು 
ಬೇರೆ ರಂಗುಗಳಿಂದ ಕೂಡಿದ ಕುದುರೆ ; ಪಂಚಕಲಾ ಣಿ: ಇಂತು 
ಮುಂಚಿ ಬಂದ ಶರತ್ಕಾಲದೊಳ್‌ ಕಉಘವನ ಜನ್ನದ ಬಣ್ಣಗುದುರೆ 
ತೆಂಕಲ್ಲೆ ಮೊಗಮಿಕ್ಕಿ ನಡೆಯುತುಮಿರ್ಪುದು೦ (ಉನುಕ್ಕ. 64-0೮); 
ಏವೂರ ನಿಗಳದೊಂದು ಬಣ್ಣಗುದುರೆ (ಕಾನತಿಕೃ- 6೪-೨8): 

[ಬಣ್ಮ *ಕುದುರೆ] 

ಬಣ್ಣಗುರುಡ (ನಾ). ಬೇರೆ ಬೇರೆ ಬಣ್ಣಗಳನ್ನು ಕಂಡುಹಿಡಿಯ 
ಲಾಗದ ದೃಷ್ಟಿದೋಷವುಳ್ಳವನು : ಬಣ್ಣಗುರುಡರಲ್ಲಿ ಕೆಲಮಟ್ಟಿ 
ಗಾದರೂ ಕೆಲವು ಬಣ್ಣಗಳನ್ನು ಗುರುಶಿಸುವಷ್ಟು ಸಾಮರ್ಥ ಇದ್ದೇ 
ಇರುತ್ತದೆ (ಕಂಳೋ. ೩1, ೮೩4). [ಬಣ್ಣಗುರುಡು + - ಅ) 

ಬಣ್ಣಗುಪುಡು (ನಾ). ಬೇರೆ ಬೇರೆ ಬಣ್ಣಗಳನ್ನು ಕಂಡು ಹಿಡಿಯ 
ಲಾಗದಿರಂವ ಒಂದು ಬಗೆಯ ಕಣ್ಣಿನ ದೋಷ ; ತಂಬಾಕು ಮತ್ತು 
ರಾಸಾಯನಿಕವಸ್ತುಗಳ ಸೇವನೆಯಿಂದ ದೃಷ್ಟಿಪಟಲದ ನರಕಣಗಳು 


೬೨೨೨ 


ಬಣ್ಣಗೋಲ 


ಬಣ್ಣಗುರುಡುತನ (ನಾ). - ಬಣ್ಣಗುರುಡು: ಬಣ್ಣಗುರುಡುತನದಲ್ಲಿ 
ಎರಡುಬಗೆಯುಂಟು (ಕಂಳೋ- ೫1. 64೬)- [ಬಣ್ಣ 4 ಕುರುಡುತನ] 
ಬಣ್ಣಗೂಡು (ಕ್ರಿ). ರಂಗೇರು : ಹೊಳಪುಂಟಾಗು : ಆ ಬೆಳವಲ 
ಗಿಡಕ್ಕೆ ಹೊಸ ಚಿಗುರೆಲೆ ಮೂಡಿ ಬಣ್ಣಗೂಡಿ ಮಿರಿಮಿರಿ ಮಿಂಚಹತ್ತಿದ 
ದಿನ ತಿಳಿಯುತ್ತಿದ್ದೆ .. . ವಸಂತಾಗಮನ ಆಗಿದೆ ಎಂದು (ಇಶ್ಶಳೆ. ೪೬). 
[ಬಣ್ಣ --ಕೂಡ್ಕು] 
ಬಣ್ಣಗೂಳ್‌, ಬಣ್ಣಗೂಳು (ನಾ). (ದೃಷ್ಟಿದೋಷ ಮುಂತಾದುವು 
ಗಳ ನಿವಾರಣೆಗಾಗಿ ಚೆಲ್ಲುವ) ಅರಿಸಿನ, ಕುಂಕುಮ ಮುಂತಾದುವು 
ಗಳನ್ನು ಬೆರಸಿದ ಅನ್ನ; ಬಣ್ಣದ ಅನ್ನ: ಭೂತಸಂತುಷ್ಟಿಯ 
ಪ್ಪಂತೆ ಕುಜಟ್‌ಕೋಣಂಗಳಂ ಪೊಯ್ಸಿ ಬಣ್ಣಗೂಳಂ ಪಸರಿಸಿ (ಶೈ ಬರಾ. 
ಚರಿಗೆ ಚರಿಗೆಯಲಿ ಚರುಬೆಟ್ಟವಿಳುದು ಬಣ್ಣಗೂಳ* 
(ಶ್ರೀರಾಮಾ- ೬೬೮-೨೦೦). ಬಣ್ಣಗೂಳು : ಬಹುವರ್ಣದಲ್ಲಿ ರಂಜಿಪ 
ಬಣ್ಣಗೂಳು ಬೆಳ್ಳಿ ಪೊಂಬರಿವಾಣಗಳ ತುಂಬಿ ಸುಳಿಹೆತ್ತಿ ಚೆನ್ಲಿಸಿದಳು 
ದೆಸೆದೆಸೆಗೆ (ಲಯೋಹತ. ೩೦-೩೬೩) ; ಧರ್ಮರಾಯ . . . ಭೂತಸಂತುಖ್ಬ 
ಆಗುವ ಹಾಗೆ ಕುರಿ - ಕೋಣಗಳನ್ನು ಹೆಣಯ್ದು ಬಣ್ಣಗೂಳನ್ನು ಚೆಲ್ಲಿಸಿದ 
(ಅದುರಿ. ೨೩). [( ಬಣ್ಣ -- ಕೂಳ್‌ ( ಆಕೂಟು*) ) 
ಬಣ್ಣಗೂಳು ` ಬಣ್ಣ ಗೂಳ್‌ `ನೋ. 
ಬಣ್ಣಗೆಡಿಸು (ಕ್ರಿ). (ಭಯದಿಂದ) ಸತ್ತ್ವಹೀನವಾಗುವಂತೆ ಮಾಡು; 
ದಂರ್ಬಲಗೊಳಿಸಂ ; ಪೆರ್ವಲಿ . . . ಕೊಳ್ಳಿವಣ್ಣನ ಬಣ್ಣಗೆಡಿಸಿದುದು 
(ಸಾಳ್ಮರಾ. ೩-48). [ಬಣ್ಣಗೆಡು (ಎಬಣ್ಣಂಗೆಡು ) ಠಂೀಾ ಇಸ್ಕು] 
ಬಣ್ಣಗೆಡು 'ಬಣ್ಣಂಗೆಡು' ನೋ. 
ಬಣ್ಣಗೇಡು (ನಾ). ಮಾನಗೇಡು ; ಮಾನಹಾನಿ: ಬಾಯಿ ಬಿಟ್ಟರೆ 
ಬಣ್ಣಗೇಡು (ಗಾರೆ). [ಬಣ್ಣ + ಕೇಡು] 
ಬಣ್ಣಗೊರಲ್‌ (ನಾ). ಸೊಗಸಾದ ಕಂಠ; ಇಂಪಾದ ಧ್ವನಿ : ಬಣ್ಣ 
ಗೊರಲೈದೆಯರ್‌ ಸೋಬನವಾಡಂ ಪಾಡುಗೆ (8ಳವು. 096-6). 
[ಬಣ್ಣ + ಕೊರೆಲ್‌ |] 
ಬಣ್ಣಗೊಳ್‌ (ಕ್ರಿ). ಸ್ವಾರಸ್ಮದಿಂದ ಕೂಡಿರು ; ರಸವತ್ತಾಗಿರು : 
ಬಾಲ್ಕ, ಮದುವೆ, ವನವಾಸವು, ವಿರಹ. ಚಿಂತೆ, ವಿಧಿ. ರೋಷವ ಬಣ್ಣ 
ಗೊಂಡು ನಲಿದಿವೆ (ಸ್ಪದಕೀ- ೩೪ )- [ಬಣ್ಣ 4 ಕೊಳ್‌] 
30|ಬಣ್ಣಗೊಳಿಸು (ಕ್ರಿ). ರಂಗಾಗುವಂತೆ ಮಾಡು; ವರ್ಣಮಯ 
ವಾಗಿಸು : ಕೆರೆ ಕೆರೆಯ ಹರಹಿನೊಳು ಜಲಹಾಸವನು ಮೆರಸಿ ತಿರೆ 
ಬಣ್ಣಗೊಳಿಸುವೀ ಬಿಸಿಲ ನಲವು (ಮುರರೇ. ೦೮-೪). 
[ ಬಣ್ಣಗೊಳ್‌ + ೨. ಇಸ್ಮೂ] 
ಬಣ್ಣಗೋಗಿಲೆ (ನಾ). ಚೆಲುವಾದ ಕೋಗಿಲೆ : ಅರಸಂಚಿ ಸೋಗೆನವಿಲು 
ಬಣ್ಣಗೋಗಿಲೆ  ಹರಿರಥಾಂಗದ ಪ್ರತಿಮೆಗಳು ಮೆಅಕಿದುವು ಚೌದೆಸೆ 
ಯುಪ್ತರಿಗೆಗಳೊಳು (ಕಂನರಿ- ಒ-೨೮). [ ಬಣ್ಣ -- ಕೋಗಿಲೆ ) 
ಬಣ್ಣಗೋರಟೆ (ನಾ). ಒಂದು ಬಗೆಯ ಸ್ಪಟಿಕದ ಗಿಡ ಮತ್ತು 
ಅದರ ಹೂವು : “ರಾಜಶರ್ಯಕಃ - ಬಣ್ಣಗೋರಟೆ” (ಕಂ. ೧೩೪) - 
[ಬಣ್ಣ -- ಗೋರಟೆ (5 ಗೋರಂಟೆ) ] 
40,ಬಣ್ಣಗೋಲ್‌ (ನಾ). ೧. (ಕೋಲಾಟವಾಡುವಾಗ ಬಳಸುವ) ಬಣ್ಣ 
ಬಳಿದ ಕೋಲು : ಜಡೆಕೋಲಾಟದ ಸುನ್ಮರಿಯನ್ನು ಒಡ್ಡಿಸಿ . . - 
ಗೆಜ್ಜೆಯ ಬಣ್ಣಗೋಲ್ಲಳೆನ್ನು ಹಂಚಿಸುತ್ತಿರುವಳು (ಕಲ್ಮಅ. ೦೬೩೪-೦೪). ಪಿ. 
ರಂಗುರಂಗಿನ ಹೂವುಗಳಿಂದಾದ ಬಾಣ : `ಬಣ್ಣಗೊೋಲ' ಪರಾ. 
[ಬಣ್ಣ 4 ಕೋಲ್ಡ್‌) 


3-೭೨) ತ 


20 


ಶಿಥಿಲಗೊಂಡು ಬಣ್ಣಗುರುಡನ್ನುಂಟುಮಾಡಬಲ್ಲವು (ಕಂಕೋ- ೩1, 64)-|45 |ಬಣ್ಣಗೋಲ (ನಾ). ರಂಗುರಂಗಿನ ಹೊವುಗಳಿಂದಾದ ಬಾಣವನ್ನುಳ್ಳ 


[ಬಣ್ಣ + ಕುರುಡು) 


ವನಂ; ಮನ್ಮಥ : ಬಣ್ಣಗೋಲನ ತೋಳ ಸಾಮಿನ ನುಣ್ಣಗಂಭವೊ 


ಬಣ್ಣಟೆ ೬೨೨೩ ಬಣ್ಣವಣ್ಣೆಗೆ 
ಗಾನೆಕಾಯತೆ ಸಣ್ಣ ಕೋಮಲ ಸೀತೆಗಳವಹೂದೆಂದಳಿಂದುಮಂಖ ಗಾಜರೊಳು ರಿಚರಕ್ಕರಿಗಂ" ಕೆಳೆವಾರ್ವ ಮಕ್ಕಳುಂ ತನ್ನೊಡಸಾಡೆ 
(ema: 043-0). [ಬಣ್ಣಗೋಲ್‌ + _ ಅ,) ನಾಡೆ ನಲಿಗುಂ ಚಿಕದೇವನೈವಂ (1೪0: ೩-೦೦೦). 
ಬಣ್ಣಟೆ? (ನಾ). (?): ವಂೂಡಣ ಹೆಗ್ಗದ್ದೆ ಅದಣ ಮೇಗಣ [ ಬಣ್ಣನೆ 4 - ಗಾರ (ಆ - 520) ) 
ಕೊಡಂಗೆ ಎರಡಅಲ್ಲಿಯೂ ಮೂಡೆ ೨ ಬಂಣಟೆ ಮುಂಡೆ ೨| |ಬಣ್ಣನೆಗಾರ್ತಿ, ಬನ್ನಣೆಗಾರ್ತಿ (ನಾ). ೧. ಬಣ್ಣಿಸಂವವಳೆಂ: “ವರ್ಣನೆ 
(ಎಇ. EXVIT. ೦೬೨-೪೯;2256) 1?) s ಮಾಡುವವಳಂ” (ಕ್ರಕ,್ಞ). ಬನ್ನಣೆಗಾರ್ತಿ: ೨. ಚೆಲುವೆ; 


ಬಣ್ಣದಳೆ (ಕ್ರಿ). ರಂಗನ್ನು ಪಡೆ; ರಂಗೇರಂ : ಬಣ್ಣದಳಿದ ರನ್ನವಾವುಗೆ 
ಎಡಿದೆಳಳ್ಗಣ್ಣವಳಿರ್ದಳೊತ್ತಿನಲಿ (ಮೋತತ. ೪-೦೩). [ಬಣ್ಣ 4 ತಳ್ಳೆ) 

ಬಣ್ಣದುಟಿ (ನಾ). ಕೆಂಪಾದ ತುಟಿ; ಚೆಂದಂಟಿ : ಆ ರಸಭರಿತ ವಿಚಿತ್ರದೆ 
ಚಿತ್ರದ ನಾರಿಯ ಬಣ್ಣದುಟಿಯ ಬಂದುಗೆಯೊಾಳು . . . ನೃಪಶಿಯ 
ಚಾರುನಯನಮಶಿಲಗ್ನಂಬಡೆದುವು ಬಂಡುಣಿವಟ್‌ಯಂತೆ (೬ಯಳಾ- «-0೦) 
ಎಣ್ಣೆಗಂಟುಗಳ ತಡಹುತ ಬಣ್ಣದುಟಿಯ ಭಾವವ ಬೀಲುತ ಮ 
ವೆಣ್ಣುಗಳ್ಳೆತಂದರಾಗ (ಕಂಠ. ೨೦-೭೪). [ಬಣ್ಣ + ತುಟಿ] 

ಬಣ್ಣದೋರು " ಬಣ್ಣದೋಹಜು ' ನೋ. 

ಬಣ್ಣದೋಯಿ, ಬಣ್ಣದೋರಂ (ಕ್ರಿ). ೧. ಬೆಡಗು ಮಾಡು; ಥಳಕು 
ತೋರಿಸು : ಕಣ್ಣ ಮೊದಲಲ್ಲಿ ಕುಳ್ಳಿರ್ದು ಬಣ್ಣದೋಜುವ ಪರಿಯ 
ನೋಡಾ ಬಣ್ಣಎಲ್ಲದೆ ಬಣ್ಣವನುಟ್ಟು ಸುಳಿದ ಅಜಗಣ್ಣನ ಯೋಗಕ್ಕೆ 
ಬೆಆಗಾದೆನು (ಕೂರ ಸಂ. 3೬-೦9). ಬಣ್ಣದೋರು 1° ವಿ. ಯೋಗ್ಯತೆ 
ಯನ್ನು ವ್ಯಕ್ತ ಪಡಿಸು : ಇನ್ನುಳಿದುದು ಸಹೃದಯಹೃದಯನಿಕಷದಲ್ಲಿ 
ಬಣ್ಣ ೧ ದೋರೆಬೇಕು (ಮೂರ್ತಿಕಾ. ೫-೧೪). [ಬಣ್ಣ + ಶೋಜು] 

ಬಣ್ಣನಿದಿಗೆ? (ನಾ). (?) : ಕುದುರೆಯ ಕೊಟ್ಟಲ್ಲಿ ಪಣ ೧ ಕೊಂಡಲಿ ಪಣ 
ಬಂಣ್ನನಿದಿಗೆಗೆ ಸೊ ೨ ಕಂಚಿಗನ ನಾಯಕೆಅಕಿಯಲಿ ಗದೆ ಖ ೩ ಕೆಯಿ ಖ 
(ಎ4- 22: (8). ರೊರ್ಮಣಿ. ೩೦-೩೯: ಸು. 1260). [?] 

ಬಣ್ಣನೆ. ಬನ್ನಣೆ (ನಾ). ೧. ವರ್ಣಿಸುವುದು ; ವರ್ಣನೆ : 

“ ಬಣ್ಣ ನೆ. ವರ್ಣನಾ (ಕದ್ಕಳೋ. ೨6); ಅಣ್ಣಕೇ ಳೀತಗಳ ಮಾತಿನ ಬಣ್ಣನೆ 
ಗಳಂತಿರಲಿ ಭೂಮಿಯ ತಿಣ್ಣವನು ತಿದ್ಮಲಿಕೆ ಹರಿ ನರನಾಗಿ ರೂಹಿಸಿದ 
(ಕೊಕರಾ. ೬ ೨-೨೦): ಬಣ್ಣನೆಯ ನುಡಿಜಾಣ್ಮೆಗವಸರಮಲ್ಲ  (ಕಾಶುಾತ್ಮ- 
೨೪-೬೩). ೨. ಸ್ತುತಿ; ಹೊಗಳಿಕೆ: " ಬಣ್ಣಿಸಂ ` ಪರಾ. ೩, 
ತೋರಿಕೆ; ಸೋಗು ; ನಟನೆ: ಬಣ್ಣಣೆ (ನೆತ್ತಿಯ ಕುಸುರಿ 
ವಾತುಗಳಣ್ಣಂದಿರ ತೆಜದೆ ( ದಿ] ನನ್ನದಿನ್ನದೆನುತ್ತಾಂ ಬಣ್ಣಿಸಲಅ೨ಯೆಂ 
(ಠರ್ಷರಾ. ೦-೭೦). ಬನ್ನಣೆ : ೧. ರಾಯನೊಡವೆಯ ಸವಸಎದು 
ವುಂಬಾಯತಿಕೆ ನಿನಗಹುದು ಸಭೆಯಲಿ ಬಾಯ ಬನ್ನಣೆಯಧಿಕ 
ವೀರಾಳಾಪ ನಿನಗಹುದು (ಳುನ್ಮಾರ್ರೋ. ಶಂ. ೨೯೪); ವೀರಾಳಾವದ ವಿಪುಳ 
ಪ್ರತಾಪದ ಬನ್ನಣೆಯ ಬಿನ್ನಣದ . . . ಹರಿಗೆಕಾಅರ ಮೊತ್ತದೊತ್ತಿನು 
ಭಯಪಾರ್ಶ್ವದೊಳಿಂಬುಗೊಂಡು (ಹತರ. ೩-೬೩ ನ). “ಬನ್ನಣೆಗಾಜ' 
ಪರಾ. ೩. ಪುರುಷರನು ಬೆಗಡುಗೊಳಿಸುವ ಬನ್ನಣೆಯ ನುಡಿಯ 
ಭಾವೆಯರು ಬರುತಿದ್ದರು (ಕನನೋ. ೨9-೦೩). ೪. ಚೆಲುವು; 
ಸೌಂದರ್ಯ : " ಬನ್ನಣೆಗಾರ್ತಿ ' ಪರಾ. ೫. ವರ್ಣಲೇಪನ: 
ತನ್ನ ಚಿಂತೆಯದೊಂದು ದೈವದ ಗನ್ನಗತಕವದೆರಡು ಭಾವದ ಬನ್ನಣೆಯ 
ಬಗೆ ಮೂಜು ದೈವದ ಭನ್ನೆಮುಖ ನಾಲ್ಕು  (ಕುಪ್ಮಾಣು. ೩-೩); 
ಬಯಲ ಬನ್ನಣೆ ಸಂಸಾರಾಯಿದ ಭಾವಿಸಿ ನೋಡಲು ಘೋರ (ತತ್ಮಶ, 
46-೨).. ೬. ಅಲಂಕಾರ; ಶೋಭೆ : ನನ್ನಿಯಿಂ ಭೂಕಾಂತೆಯೊನುತ 
ಲೋಷಧಿಯರಸ ಮನ್ನಿಸುತ ' ಪಸುರುಡಿಗೆಗೊಟ್ಟನೋಯೆನೆ ಕಳಮ 
ಬನ್ನಣೆಯೊಳಾ ಪುರವ ಬಳಸಿರ್ದುದೇನೆಂಬೆ ಸಂಭ್ರಮ ಎಜೃಂಭಣೆಯನು 
[-5೭ಸಂ. ವರ್ಣನ) 
(ನಾ). ವರ್ಣಿಸಂವವನು; ಬಣ್ಣನೆ 
" ಬಣ್ಣನೆಗಾರ್ತಿ ' ಪರಾ. ಬನ್ನಣೆಗಾಅ : ಬನ್ನಣೆ 


(ರೇಳಾರಾ. ೦-೩-೩೯). 
ಬಣ್ಣನೆಗಾರ, ಬನ್ನಣೆಗಾಅ 
ಮಾಡುವನು ; 


ಸುಂದರಿ : ಚೆನ್ನಾಗಿ ಲಾಲಿಸು ಚಿಲ ಡರಿದ ನಿನ್ನ ಕರ್ಣಾಂತರದಲಿ ವೆ.ಜಕಿವ 
ಹೊನ್ನ ಹೂವಿಗೆ ಪರಿಮಳ ಬರೆ ಪೇಳುವೆ ಬನ್ನಣೆಗಾರ್ಶಿ ಚಿತ್ತೈಸು 
(ರೋಜಕ. 30-೨). [ಬಣ್ಣನೆಗಾರ 4 -- ತ್ಮಿ (ಆ - ಇತ್ತಿ) 

ಬಣ್ಣನೆನುಡಿ, ಬನ್ನಣೆನುಡಿ (ನಾ). ಹೊಗಳಿಕೆಯ ವರಾತು; “ವರ್ಣ 
ನೋಕ್ತಿ, ಸ್ತೂತಿವಚನ " (ಶ್ರಕ್ಕೂ). ಬನ್ನಣೆನುಡಿ : ಅಲ್ಲಿ ನೆರೆದಿರ್ದ 
ಪಾರ್ಥಿವರೆದೆ ತಳವೆಳಗಾಗೆ ರಾಯನ ಕುವರಿ" ಬಳಿಸಲ್ವ ದಾದಿಯ ಬನ್ನಣೆ 
ನುಡಿಗೆ ಪೆರ್ಕಳಿಸುತೆ ಶೈ ದಿದಳಾ ಸಭೆಗೆ (ಕರದ . 11 ಪ್ರಾ ಢನಳಸಿಂಗ 
ರಾರ್ಯಂ ರೂಢಿಗೆ ಬರ್ಪಂತುಟುಸಿರ್ದ ಬನ್ನಣೆನುಡಿಯೊಳ್‌ ಪ್ರೌಢಿಗೆ 
ಪಿಟ್ಗುತ್ತರಸಂ' ಗಾಢೋತ್ಸುಕನಾದನಾತ್ಮಚಾಲೋಕನೆದೊಳ್‌ (ಇಕಾ. 
೪೨೩೯). [ಬಣ್ಣನೆ 4. ನುಡ್ಮಿ] 

ಬಣ್ಣನೆವಾತು, ಬನ್ನಣೆವಾತು (ನಾ). ಹೊಗಳಿಕೆಯ ಮಾತು; 
ಕೊಂಡಾಟದ ನಂಡಿ : [ಬಣ್ಣನೆ] ([ಕಾಕಾಂ. ಬನ್ನಣೆ]ವಾತಾಡುವ 
ಪರಿಹಾಸಗೈವ ಗಾಡಿಕಾತಿಯರು ಗಣನೆಯಿಲ್ಲದೆ ಜೋಡುಗೂಡಿರುವರು 
ಕೂರ್ಮೆಯೊಳು (೫೦೧. ೦-೦ಬ). ಬನ್ನಣೆವಾತು : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಬಣ್ಣನೆ 4+ ಮಾತ್ಕು] 

ಬಣ್ಣನೆವೆಜಿಂ (ಕ್ರಿ). ' ಕೊಂಡಾಟವನ್ನು ಪಡೆ; ಹೊಗಳಿಸಿಕೊಳ್ಳು : 
ಪತಿಪಂದಭಕ್ತೆಯರೆನಿಸಿ [ಬಣ್ಣನೆ]ವೆತ್ತ ಸತಿಯರೊಲಿದು ಸಮನಿಸುವ 
ಪತಿಶುಶ್ರೂಷೆಯ ಬಗೆಯನಟ್‌ತು ಸಂಗತಿಗೈದದನು ಬಣ್ಣಿಪೆನು (೫೦9. 
೩-೩). [ಬಣ್ಣನೆ 4 ವೆಯ್ಮು) 

ಬಣ್ಣಬಂಟ? (ನಾ). (?) : ಅಶ್ತಿಗೆಯೊಬ್ಬಳ ಕೂಡ್ಕಾಡಿ ಬಾಹೋದು 
ಕಂಡೆ ಸತ್ಯವ ಮಾಡುವೆ ಸಾರನೆಂಟ ಬಣ್ಣಬಂಟ ನೂಣಕ*ಂಟ ಬಿಡು ಎನ್ನ 
ಗಂಟ (೪5೪, ೩೩-೨). [7] 


ಬಣ್ಣಬಣ್ಣಿ! ಗೆ “ಬಣ್ಣವಣ್ಣಿಗೆ' ನೋ. 
ಬಣ್ಣಬಾಸಿಗ “ಬಣ್ಣವಾಸಿಗ' ನೋ. 
ಬಣ್ಣಮಿಾನ್‌ (ನಾ). ಒಂದು ಬಗೆಯ ಬಣ್ಣದ ಮಾನು : ಗೋರಿ 


ವಲೆ ಖಂಡವಲೆಗಳಿಂಬಿವಂ ಬೀಸರಂಬುಗದೆ ಬಿರ್ಚಿ ಬೀಸಿದಾಗಳ್‌ . . . 
ಪಂದಿಮಾನ* ವೆಆ್‌ಮಾನ' ಬಗ್ಗಡೆ ಬಣ್ಣಮಾಾನೆನಿವವೆಲ್ಲಂ ಬೀಳ್ನುವಾ 
ತಾಣದೊಳ್‌ (ಕಾಚೇ. 8-008) - [ಬಣ್ಣ + ಮಾನ್‌) 


ಬಣ್ಣವಟ್ಟಿಗೆ (ನಾ). (ಕದಕ್ಕೆ ಹಾಕುವ) . ಕೆತ್ತನೆ ಕೆಲಸ ಮಾಡಿದ 

ಅಡ_ಪಟ್ಟಿ : ಮಣಿಸತ್ತಿಗೆಯ ಮೊಗಮಂಟಪದ ಬಣ್ಣವಟ್ಟಿಗೆಯ 
a wu ಹ 

ಅಮಳಗುಟೀಯ . ಸಿಂಗರೆದೊಂದು ದೇಗುಲಂ ಕಣ್ಣೆಡ್ಡಮಾಗಿ 


ರಂಜಿಕು೦ (ಕಾಮಾಕ್ಕ. ೩9-೨೪). 
ಬಣ್ಣವಡೆ 'ಬಣ್ಣಂಬಡೆ' ನೋ. 
ಬಣ್ಣವಣ್ಣಿಗೆ, ಬಣ್ಣ ಬಣ್ಣಿ ಗೆ. ಬಣ್ಣಾಬಣ್ಣಿಕೆ, ಬಣ್ಣಾವಣ್ಣಿಗೆ (ನಾ). 

0. ಬಣ್ಣ ಬಣ್ಣ ಗಳಿಂದ ಕೂಡಿದಂದು; ನಾನಾವರ್ಣಗಳಿಂದ 

ಕೂಡಿದಂದಂ : "`ೂಬಸೂಟದೇಂ -ಸವಿದುವೊ ಬಣ್ಮ್ಣವಣ್ಣಿ ಗೆಯ ಪೂಗಳ 

ಸೌರಭಮಂ ಮದಾಳಿಗಳ* (ಆಂಫ. ೦೦-೦೨೬); ಬಣ್ಣ ವುರಂ ತೀವಿದಂತೆ 
ಬೆಡಂಗುವಡೆದ ಬಣ್ಣವಣ್ಣಿಗೆಯ ನೀರ್ವೂಗಳ ರಜಂಗಳುಮನೊಳ 
ದೊಂಡಿನ ಪಾಲ್ಗಳುಮಂ ಪೀರ್ದು (ಕಾರೂ: ೩೨೬); ಗಗನತಳಂಗಳೊಳ್‌ 
ಖಚಿತರತ್ನಕದಂಬದ ಕಾಂತಿ ಬಣ್ಣವಣ್ಣಿಗೆಯ ಮಂಗಿಲ್ಲಳಂ ಕೆದರಿ 
(9ನಂಪು- «-೬೩). ವಿ. ಬಣ್ಣ ಬಳಿಯುವುದು; ಚಿತ್ರಣಕಾರ್ಯ: ಪಳಿಕಿನ 


[ದೇ. ॥ ತುಳು. ಬಣ್ಣಟಿಗೆ, ಬಣ್ಮಾಟಿಗೆ] 


ಬಣ್ಣವಳಿ 


ಪಲಗೆಯುಮಂ 
ಕೊಟ್ಟು (60ರ. ೭-೮6 ವ); 
ಸ್ಪರ್ಶಕ್ಕೂ ಚಿತ್ರದ ರೂಪು 


ತಾನೆ ತಂದು 
ಸರ್ಶ 
ಕ 


ಬಣ್ಣವಣ್ಣಿಗೆಯ  ಬಟ್ಟಿಗೆಗಳಂ 
ಅವನ ಬಣ್ಣವಣ್ಣಿಗೆಯ 
ಕಣ್ಣೆ ರೆಯುವಂತಿತ್ತೂ (ನರೆ. ೨೪). 
೩. ಅನೇಕ ವಿಧವಾದುದು ; ಬಗೆಬಗೆಯಾದುದು : ಬೆಣ್ಣೆಗಳ್ಳನ 
ನಚ್ಚಿ ಹಣ್ಣಿ ಶಿವವಿರಹಿತಂ ಬಣ್ಣವಣ್ಣಿಗೆಯ ದೈವವೆ ನೆರಪಲು 
(ಶಾನಂಶ. ೨-೬೭). ೪. ಹೊಗಳಿಕೆ; ಸ್ತುತಿ; ಕೊಂಡಾಟ : 
ಪರಿಪರಿಯ ಬಣ್ಣವಣ್ಣಿಗೆಗಳಿಂ  ಜಪಿಸುತುತ್ತರದಿಜ್ಮುಖಕೆ ನಡೆವುತೆ 
(ಕರ್ಮರಾ- ೬-89). ೫. ಸೊಗಸು: ಅಂದ : ಬಣ್ಣಸರವ ಪಸರವನಿಕ್ಕಿ 
ದಂತೆಲ್ಲ ಬಣ್ಣವಣ್ಣಿಗೆಯಲ್ಲಿ ಕುಳಿತು ಸಣ್ಣದನಿಯೆಸೆಯೆ ಬಸದಿ ತುಂಬರೆ 
ಕೂರ್ತು ಬಣ್ಣಿಸಿದರು ಪುರುಜಿನನ (ಛತ: ೦೮-೪೨). ೬. ಬೆಡಗಿನ 
ವರ್ತನೆ ; ಬಣ್ಣಾ ಚಾರ ; ಬಿನ್ನಾಣದ ನಡವಳಿಕೆ: ಹೆಚ್ಚಿದುದು 
ನಿನ್ನ ರಾಣುವೆಯದಅಾನವರೊಳಗೆ ಮಚ್ಚರವ ಮಾಡಬೇಡೆಂಬುದನೆ ಬಿಟ್ಟು 
ನಿನ್ನಿಚ್ಚೆಗತನದಿ  ಬಣ್ಣವಣ್ಣಿಗೆಯ ಮಾತನಾಡುವುದು ನನಗಾದುದಿಲ್ಲ 
6ಕ್ಕುಳೌ ೦-93). ಬಣ್ಣ ಬಣ್ಣಿಗೆ : ೧. ಕಣ್ಣಪ್ಪನಂ ತಂದು ಗಣಪದವಿಯಂ 
ಕೊಟ್ಟು ಬಣ್ಕಬಣ್ಣಿಗೆಯ ಪೊಸಬೀಳುಡೆಗಳಂ ಕೊಟ್ಟು (ಕಣ್ಮರೆ. 
ಠೇ: 080-09)- ಬಣ್ಣಾ ಬಣ್ಣಿಕೆ: ೩. ಹಕ್ಕಿ ಪಕ್ಕಗಳಿಂದ ನಿರ್ಮಿತವಾದ 
ಬಣ್ಣಾ ಬಣ್ಣಿಕೆಯಾದ ಅವರ ವೇಷ . . . ಅವರ ಆನಂದವನ್ನು ಸೂಚಿಸು 
ತ್ತವೆ (ಕಾರದ- 2೬೪). ಬಣ್ಣಾವಣ್ಣಿಗೆ : ೧.. ಬಣ್ಣಾವಣ್ಣಿಗೆಯ 
ದುಃಖವನೆಯ್ಲ ಕುದಿದಂದು . . . ಭವರೋಗಶರಧಿಯಂ ದಾಂಟಿ 
ನೀಗುವೆವೆಂದು ನೆನೆವುತಿರಲು (ಸಾರಂತ. ೪-೭೨ ರೆಗಳಿ): [ಬಣ್ಣ + ಬಣ್ಣಿಗೈ] 
ಬಣ್ಣವಳಿ (ಕ್ರಿ). ಸೊಗಸಂ ಕೆಡು; ಅಂದಗೆಡು : ಪಣ್ಣ ಬಾಯಿನಮಂ 
ಬಣ್ಣವಳಿಯದೆ ಕೊಟ್ಟು ಚೂತವಲ್ಲಭನೆಂಬ ಪೆಸರಿಟ್ನ್ಮ (೧04. ೨-೬೦ ಪ). 
[ ಬಣ್ಣ + ಅಳಿ (ಎ ಅಟ) ] 
ಬಣ್ಣವಳ್ಗು (ಕ್ರಿ). ಕಾಂತಿಗುಂದು ; ಕಳಾಹೀನವಾಗು: ಮುದ್ದಾ 
ಜಮ್ಮಣ್ಣಿ :- (ಬಣ್ಣವಳ್ಳಿ. ತುಟಿಗಚ್ಚಿ . . . ಕೀಲ್ಲದವನ್ನೆಳೆದು ಕಿರು 
ಗಂಡಿಗೆ ನಿಲಿಸಿಕೊಳ್ಳುವಳು) . (ರಟ್ಮ6. ೩-೦೦) - 
[ ಬಣ್ಣ + ಅಳು (ಅಟ್ಟು) ] 
ಬಣ್ಣವಾಡು (ನಾ). ವರ್ಣನೆಯಿಂದ ಕೂಡಿದ ಸ್ರೂತಿರೂಪವಾದ 
ಹಾಡು : ವೀಣೆದಳೆದು ಬಣ್ಣವಾಡುಗಳಂ ಬಾಜಿಪೋಜೆಯೊಳೊರ್ಮೆ 
ನುಣ್ಣರವೆತ್ತಿ ಪಾಡುವ ಬಿಡಯದೊಳೊರ್ಮೆ . . , ಬರ್ದಿಲನಾಡೊಳ್‌ 
ಬಾಟ್ಜಿಂ (ಕಳರಂ- 88-30) ; ದೊಡ್ಡಮ್ಮ , , , ಬಣ್ಣವಾಡಿನ ರಸಗೇ 
ಯದ ರಾಗಮಾಲಿಕೆಯನ್ನು ಸವಿಗರೆಯಂವಳು (ಕುಂತ್ರಕ. ೩೭-೧೪)- 
“ಬಣ್ಣ ಗಬ್ಬ? ಪರಾ. [ಬಣ್ಣ 4 ಪಾಡ್ಕು] 
ಬಣ್ಣವಾಡುಗೆಯೇ (ಕ್ರಿ.) ವರ್ಣನೆಯಿಂದ ಕೂಡಿದ ಸ್ತುತಿರೂಪವಾದ 
ಹಾಡನ್ನು ರಚಿಸು: ಆ ವಾದ್ಯವಿದ್ಯಾಧಿಕರ್‌ . . . ಕಾಮತಂತ್ರದ 
ವೈಶಿಕಪ್ರಕರಣಮಂ ಬಣ್ಣವಾಡುಗೆಯ್ದು ಪಾಡಿದರ್‌ (ಕ. ೬-೦೩9 ನ). 
[ಬಣ್ಣವಾಡು ಕೆಯ) 
ಬಣ್ಣವಾತು (ನಾ). ತೋರಿಕೆಯ ನುಡಿ; ಬಣ್ಣಾಚಾರ ; ಸೋಗಿನ 
ಮಾತು : ಕಣ್ಣೊಳು ನೋಡಿ ಮನದೊಳು ಮಚ್ಚರವನು ಹಣ್ಣುವ 
ರಾಯರ ಗಂಡ ಬಣ್ಣವಾತಲ್ಲ ನಿನ್ನಾಣೆ ಮೂಲೋ ದ ಕಣ್ಣುದಯಿಸಿದೆ 
ಮನೋಡೇಳು (ಈಕುಂಾತಾಂ.- ೨೪-೩೩) : ನಿನ್ನಾ ಬಣ್ಣವಾತಿಗೆ ಮಾಲುವೋದೆಂ 
(ಉರಾತ್ಮ. ೦೬೩-೨). [ಬಣ್ಣ + ಮಾತ್ನ] 
ಬಣ್ಣವಾವುಗೆ (ನಾ). ಬಣ್ಣದ ಹಾವುಗೆ ; ವರ್ಣಮಯವಾದ ಪಾದ 
ರಕ್ಷೆ-: ಆ ವೇಳೆಯೊಳ್‌ ಮೆಟ್ಟಿದ ಬಣ್ಣವಾವುಗೆಯ . . . ಬೆಡಂಗಿನ 
ಬಾಲೆಯೊರ್ವಳ್‌ , , . ಪೊಂಬಟ್ಟಲನೆತ್ತಿ ಬರುತುವಿರ್ದಳ (ಠಾ ಮರ್ಮ. 
96-0೬) [ಬಣ್ಣ 4 ಪಾವುಗೆ] 


೬೨೨೪ 


26 


0 


4 


ಲಾ 


ಬಣ್ಣವುರ 


ಬಣ್ಣವಾಸಿಗ, ಬಣ್ಣಬಾಸಿಗ (ನಾ). ೧. ಬಣ್ಣಬಣ್ಣದ ಹೂವುಗಳ 
ದಂಡೆ.--ಮಾಲೆ : ನಮೇರು ಮಂದಾರ ಪಾರಿಜಾತದ ಬಣ್ಣ ವಾಸಿಗಂ 
ಗಳುಂ . , , ಬಿಡುಮುತ್ತಿನ ಸೇಸೆಗಳುಂ ಬೆರಸು ಮಹತ್ತರದೇವಿಯರ್‌ 
ಬಂದು ಪೊಡೆವಟ್ಟು (ಆ೨ಫು. ೨೨೬೭ 5) ; ಅದಿರ್ಮುತ್ತೆಯ ವಕುಲದ . , , 
ಕುಂದದ ಬಣ್ಣ ವಾಸಿಗಂಗಳನುದಾತ್ತ ಮಾಲ್ಕಾಂಗಮಹಿರುಹ೨ ಕಂಡುತಿರ್ಕುಂ 
(5%೦ತಿಫು. ೬-೦೦೨); ಸುರಚಾಪಂಗಳನಿಂದ್ರಂ ಮುರಿದಿಟ್ಟ ಹಂತಭ್ರ ಪಥದೊಳಳಿ 
ಗಳ ಬಳಗಂ ಬೆರಸೆಸೆವ ಬಣ್ಣವಾ%ಗವೆರಡಂ ಚಲದನುಲಕಮಳಲೋಟಚನೆ 
ಕಂಡಳ್‌ (84ಸು. ೭-೩೯). ಬಣ್ಣಬಾಸಿಗ : ೨. ಮದುಮಕ್ಕಳ 
ಹಣೆಗೆ ಕಟ್ಟುವ (ಬಣ್ಣದ ಕಾಗದ, ಬೆಂಡು ಮುಂತಾದುವುಗಳಿಂದ 
ಮಾಡಿದ) ಒಂದು ಬಗೆಯ ಅಲಂಕಾರ * ಕರುಳ ತೊಂಡಲು ಖಂಡದ 
ಬಣ್ಣಬಾಸಿಗ ನರದ ಹಂಜರ ಚಪ್ಪರದಲಿ ನೆರೆದು ಶಾಕಿನಿಯರು 
ಮದುವೆಯ ಮಾಡುತ ಮೆಅಕಿದರು. (೪0ನಂ. ೦8-೭೬). [ಬಣ್ಣ 4 ಬಾಸಿಗ] 

ಬಣ್ಣವಿಕ್ಕು (ಕ್ರಿ). ಬೂಟಾಟಿಕೆಯ ಮಾತನ್ನಾಡು : ಅಣ್ಣನಲ್ಲೆ ಮಗಾತ 
ನೊಡೆಯನೈ ನೀನಿಂತು ಬಣ್ಣವಿಕ್ಕದಿರು ಸಾಕು (ಛರತ. 96.34). 

[ಬಣ್ಣ -- ಇಕ್ಕು] 

ಬಣ್ಣವಿಡು (ಕ್ರಿ). ೧. ಬಣ್ಣವನ್ನು ಲೇಪಿಸು ; ರಂಗು ಹಚ್ಚು : 
ಕರುವಿಟ್ಟಂ ಕಾಮದೇವಂ ರತಿಯತಿಶಯದಿಂ ಬಣ್ಮ್ಣವಿಟ್ಟಳ್‌ . . - ಎನ 
ಲ್ಯಾಂತೆ ಕಣ್ಣೆಡ್ಡಮಾದಳ್‌ (ಲವ. ೩-೪೬) : ತದ್ವಫಂತಂ ಪದೆಪಿಂದಂ 
ಬಣ್ಣವಿಟ್ಟಂಗಜನೃಪತಿಯ -ಗೂಡಾರಮೋ ್ಹಶಾನಿದೆಂಬಂದದೆ . . . 
ಇರ್ದತ್ತ್ತು ಚೂತಂ (ಕುಸುಮಾ. 98). ೨. ಚಿತ್ರವನ್ನು ರಚಿಸು: 
ದೊಡ್ಡಮ್ಮ : - (ಬಣ್ಣವಿಡುತ್ತ ಮೆಲ್ಲಮೆಲ್ಲಗೆ ಹಾಡಿಕೊಳ್ಳಲಾರಂಭಿಸು 
ವಳು) (ಮುಂತ್ರಕ. ೩೦-೦೩). ೩. ಹೊಗಳು ; ಪ್ರಶಂಸಿಸು : ಮರುಳೆ 
ನೀ ಬಲು ಬಣ್ಣವಿಡೆ ಖದ್ಯೋತ ರವಿಯಹುದೆ (8980. ೨೦-೨೦). ೪ಉ. 
ಮೆರುಗು ಕೊಡು ; ಒಪ್ಪವಿಡು ; ಅಂದಗೊಳಿಸು : ಭಾವದ ಬಯ 
ಲಿಂಗೆ ಬಣ್ಣವಿಟ್ಟನೆಮ್ಮ ಬಸವಯ್ಯನು (ನೀನ: ಕ. ೪-೪) ; ಕೌರವನು. . . 
ನೆನೆದ ಮತವನು .. . ಅನುಜಮತದಲಿ ವಿಸ್ತರಿಸಿ ಮೈದುನನ ನುಡಿಯಲಿ 
ಬಣ್ಣವಿಟ್ಟನು ಜನಪನಪಕೀರ್ತ್ಯಂಗನೆಗೆ ತೊಡಿಸಿದರು ಭೂಷಣವ 
(ಕುವ್ಮಾಉ. ೨-೨೨); ಅಗಣಿತಮತಿಗಳಾದವರೀ ಕೃತಿಯನು ಮಿಗೆ ತಿರ್ದಿ 
ಬಣ್ಣವಿಡುವುದು (69088. ೦-೦೦೬) - [ಬಣ್ಣ -- ಇಡ್ಮು] 

ಬಣ್ಣವಿಳಿ (ಕ್ರಿ). ಕಾಂತಿಹೀನವಾಗು; ಕಳೆಗುಂದು : ಕರುವಿಯನ್‌ :__ 
(ಬಣ್ಣವಿಳಿದು, ತಂಟಿಗಚ್ಚಿಕೊಂಡು, ಹೊರಡುವನಂ) (ಮುಂಕ್ರಠ. ೨6-೦೭) - 

[ ಬಣ್ಣ .. ಇಳ್ಳಿ (ಆ ಇಬ) ) 

ಬಣ್ಣವುರ (ನಾ). ೧. ವಿಧವಿಧವಾದ ಬಣ್ಣಗಳಿಂದ ಕೂಡಿದ ವಸತ್ತಿ, 
ಚಿತ್ರ ಮುಂತಾದುವು: “ಬಣ್ಣವುರಮೆಂದು ವರ್ಣಪೂರಂ” ( ೪ರ. 
೬೩-೪೦೩); ಬಣ್ಣವುರಂ ತೀವಿದಂತೆ ಬೆಡಂಗುವಡೆದ ಬಣ್ಣವಣ್ಣಿಗೆಯ 
ನೀರ್ವೂಗಳ ರಜಂಗಳುಮನೊಳದೊಂ £ ದಿಂ3 ಡಿನ ಪಾಲ್ಗಳುಮಂ ಪೀರ್ದು 
(ಕಾರುಣ- ೬೨); ಅಲಂಕೃತವಾದ ಬಣ್ಣವುರದ ಗೋಡೆಗಳನ್ನೂ . - . 
ತುಂಗರಾಯನು ಪರೀಕ್ಷಿಸಂತ್ತಿರುವನು (ರೆಲ್ಮಅ. ೪೮-೩). ೨. ಸಿಂಧೂರ, 
ಬುಕ್ಕಿಹಿಟ್ಟ್ಟ ಮುಂತಾದ ಬಣ್ಣದ ಹಂಗೂ ಸುಗಂಧದ ಪುಡಿ: 
ಸಿರಿಗನ್ನಡಿ ಬಣ್ಣವುರಂ ಕಠಿ[ಯೆ))೪* ಬಿಳಿಯರಳಿ [ವು]ಧು ವೊಸರ್‌ 
ನೈ[ಲ್ಲ್ಲಾ]ಜೋತ್ಕರಮೆಂದಶೇಷ-ಂಗಳಪರಿಕೆರಮೆಸೆದುದು ವಿವಾಹವೇದಿಯ 
ಕೆಲದೊಳ೪೯* (ಪರ್ರವೂ: ೩-೮8); ಗೋರೋಚನಂ ಲಂಜೆ -ಬಣ್ಣವುರಂ 1. ಐ 
ಕಂಶ್ಮೀರಮೆಂಬಿವಣಂ ತೆಕ್ಕನೆ ತೀವಿ ಪೊಂಬರಿಯಣಂ ಚೆಲ್ವಾದುವು 
(8ಗರಿ. ೧೦-೪5); ಲಾಜೆಯಂ ಸಮೆವ ಬಣ್ಣವುರಂಗಳನೊಪ್ಪೆ ಮಾಬ್ವ 
ನಾನಾವಿಧಮಂಗಳಂಚರಣದಕ್ಷೆಯಿರಿಂ ಕೀವಿ 
೩. ಬಣ್ಣವನ್ನು ತುಂಬುವುದು ; ರಂಗು ಹಾಕುವುದು: 


( ವರ್ರಫ್ಯ. ೭-೩) 
ಕವಿ 


ಬಣ್ಣವೆರು 


ಸುಟ್ಟುಂಬೆಯಿಂದೆ ಸತ್ಯಂ ತೋರ್ಪನಾ ಅವಸರಕೆ ಸೌನ್ಮರ್ಯ್ಕತತ್ತ್ಯಮವ 
ತರಿಸಿಕೊಳ್ಳೆವನೊಲ್ಪಾರ್ಪ ರೂಪಾರಂ ಮೆಯ್ಸಿರಿ ಬಣ್ಣವುರಂ ಬಾಳ್ಮೆಗಳಿ 
ನೊಪ್ಪಿಸಿಯದಂ ಕಾಣೆ ಮಾಳ್ಕುಂ (ಶಂಸಶ. 99-೬0). ೪. ರಂಗವಲ್ಲಿ; 
ಹಸೆ: ಭವಲಾಲಾಟವಿಲೋಚನಾಗ್ನಿಶಿಖೆಯಿಂ ಬೆಂದಳ್ಳಿ ಮತ್ತಂ ಮನೋ 
ಭವನೆಟ್ಜತ್ತೊಡೆ ಕಾಮಕಾಂತೆ ಬಟ್‌ ಯಂ ತನ್ನಿಚ್ಚೆಯಿಂ ಮೆಚ್ಚಿ ಬಣ್ಣವುರಂ 
ತೀವಿದ ಮಾಚಕ್ಕಿಯಾಯ್ತು ನವಿಲಿಂ ಕುಂದಂಗಳಿಂದಿಂದ್ರಗೋಪವಿಳಾಸಂಗಳಿ 


ನಾಲಿಕಲ್ಲ ಪರಲಿಂ ಕಾರೊಳ* ಮಹೀಮಂಡಲಂ ( ಶಂಶಕ್‌. ೭೨೫೫) ; p 


೬೨೨೫ 


“ಬಣ್ಣವುರಂ ತೀವಿದ - ವರ್ಣಪೂರ ಎಂಬ ವಸ್ತ್ರದಿಂದ ಮುಚ್ಚಿದ 


. ಬಣ್ಣವುರ -೭ (ಸಂ) ವರ್ಣಪೂರ ಎನ್ನುತ್ತಾನೆ ಕೇಶಿರಾಜ; 
ಅರ್ಥ ಅನಿರ್ದಿಷ್ಟ; ಬಣ್ಣಬಣ್ಣದ ಜವಂಖುನೆ, ನೆಲಕ್ಕೆ ಹಾಸಂವ 
ಬಟ್ಟೆ ಎಂಬರ್ಥವಿರಬಹುದು” (ಶಂಠರೀ- ೨9೬); ಬಳಭಿಚ್ಚಾಪಲತಾವಳಿ 
ಬಳಸಿದ ಬೆಳ್ಮುಗಿಲ ಮುಂಖಸಿಯಿದೆನೆ ಬಣ್ಣವುರಂ ಬಳಸಿರ್ದೊಡೆ ಸೊಗ 
ಯುಸಿದುದು ಪಳಿಕಿನ ಪಟ್ಟವಣೆ ವೇದಿಕಾಧಿತ್ಮಕದೊಳ್‌ (ಕಂದ್ರಫು- ೩೬-೫೨); 
ಪೊಸಮುತ್ತಿನ ಬಣ್ಣವುರಂ ಮನೆಮನೆದಪ್ಪದೆ ಶೋಭಿಸಿತು (ಯ -೨-೩೪), 

[ ಆ ಸಂ. ವರ್ಣಪೂರ] 
ಬಣ್ಣವೆರು (ಕ್ರಿ). (ನಾಚಿಕೆಯಿಂದ) ಕೆಂಪಾಗಂ : ತಿಮ್ಮಾಜಮ್ಮಣ್ಣಿ:. 
(ಬಣ್ಣವೆತ್ತು. ಹಿಂದಣ್ಣೆ ಹುದುಗುವಳು) (ಶಿಲ್ಮಿಅ. 600-90)- 
[ ಬಣ್ಣ *-ಪೆರ್ಶು ( < ವೆಲ್ಕು) ] 
ಬಣ್ಣವೆರ್ಚು (ಕ್ರಿ). ಕಾಂತಿಯ ಹೆಚ್ಚಾಗಂ; ಥಳಥಳಿಸಂ : ಪಾಂಡ್ಯ 
ನಾರಿಯರ ಮೆಯ್ಕ ಪಚ್ಚದ ಪೊಸವೊಗರಿಂ ಬಣ್ಣವೆರ್ಚಿ ಮಿಜುಗುವ 
ಸೌಧಂಗಳಿಂ ರಂಜಿಸಿ. . . ತೋರ್ಪ ಕಾಂಚೀವುರಮೂಂಟು (ಕಾರಾತ್ಮ. 


೩೪-೦೪). [ಬಣ್ಣ ೬ ವೆರ್ಚು] 
ಬಣ್ಣವೇರು :ಬಣ್ಣವೇಜಿ' ನೋ. 
ಬಣ್ಣವೇಜೌ್‌ಸು (ಕ್ರಿ). ಶೋಭಿಸಂವಂತೆ ಮಾಡಂ; ಕಳೆಯೇರಂವಂತೆ 


ಮಾಡು : ಬಣ್ಮ್ಣವೇಲ್‌ವುಕ್ಕೆ ವದ ಪೆರ್ಕಳಮಂ ನಿಟ್ಟಿಸಾ (ಬತ್ತ ಗೋ. ೮-೨೦). 
[ಬಣ್ಣವೇಜು 4+ - ಇಸ್ಕು] 

ಬಣ್ಣವೇಜಿ, ಬಣ್ಣವೇರಂ (ಕ್ರಿ). ೧. ರಂಗೇರಂ; ಬಣ್ಣಬರು. ಪಿ. 

ಶೋಭಿಸು; ಸೊಗಸಾಗು : ಭಸಿತಕ್ಕೆ ಬಣ್ಣವೇಜುವಂತೆ ರುದ್ರಾಕ್ಷೆಗೆ 

ಸೌಂದರ್ಯಂ ಸಾರುವಂತೆ ಬಾಲ್ಕವಿಮೋಚನವಾಗಿ ಯೌವನ 

ವಾಲಿಂಗಿಸೆ (46. ೨-೦೦); ಮಿಗೆ ಬಾಸೆ ಬಣ್ಣವೇಆ್‌ತು ಸೊಗಯಿಸಿದುದು 


ಮೊಗರಸಂ . . . ಮೇನಕೆಯಾ (೧೦೪. ೩೨೩೪). 5. (ಆಲಂ) ಸಡ 
ಗರದಿಂದ ಕೂಡಿರು; ಸಂಭ 3 ಮಿಸಂ ; ಕೆಲದೊಳಿರ್ಪಳು ಗೆಲ್ಲಗೊಂಬಳು 
ನೇಹವ ಬಲಿವಳು ಬಣ್ಣವೇಜುವಳು (ಹ೦೦.- ೬೨೪೬). ೪, ಹೆಚ್ಚಾಗು; 


ಅಧಿಕೆಗೊಳು ್ಸಿ : ಸತಿಯರೀ ಕೃತಿಯನಾಲಿಸಿದೊಡಂದಂದಿಗೆ ಪತಿಭಕ್ತಿ 
ಬಣ್ಮ್ಣವೇಟುವುದು (ಹಂಬ- ೦-೩೨). ಬಣ್ಣವೇರು : ೧. ಆ ಮೂತನ್ನು 

ಕೇಳಿದ ಕೂಡಲೆ ಅವನ ಮುಖ ಬಣ್ಮವೇರಿತು (6): 

[ ಬಣ್ಣ + ಏಟು ( ಏಟು) ) 
ಬಣ್ಣವೋಡು (ಕ್ರಿ). ಕಳೆಗಂಂದು; ಕಾಂತಿಯನ್ನು ಕಳೆದುಕೊಳ್ಳು : 
ನೇಸಜುರಿವುರಿಯಿಂದೆ ಸುಟ್ಟು ಕರಿಮುರಿಯೋಗಿ ಚೆನ್ನಮೆಯ್‌ದೊಗಲ್‌ 
ನಿನತು ಬಣ್ಣವೋಡುವುದು (ಂರ್ಮಶ್ರ. ೨-೨೭)- [ಬಣ್ಣ 4-ಓಡ್ಡು] 
ಬಣ್ಣಸರ, (ನಾ). ೧. ಬಣ್ಣಬಣ್ಣದ ಮಣಿ, ಹೂವು ಮುಂತಾದುವು 
ಗೆಳ ಮಾಲೆ, - ಹಾರ ; ಬಣ್ಣ ಸರ-ವರ್ಣಸರ = ಬಣ್ಣದ ಮಾಲೆ” 
(ಕದ್ಮಳೋ- ೨6); ಅಂದುಗೆ ಕಂಕಣಂ ಸರಿಗೆ ಬಣ್ಣಸರಂ ಕಟಿಸೂತ್ರಮೆಂದಿ 
ವೊಂದೊಂದಜಕೊಳೊಂದ[ವಿಂ]ದೆಯೆನೆ ತೊಟ್ಟು  (ರರ್ರರೂ- ೩-೬6); 
ಸುಗಮಬಂಧದ ಬಣ್ಣ: ಸರದೋಳಿಗಳ ಕಂಬದ ವಜ್ರಮಯಧಾರೆಗಳಲಿಸೆ 
ದುದು ಭದ್ರ ಮಂಟಪವವುಲವುಣಿಮಯದ (ಕಾನ್ಮಾಳ. ೦೨-೦೨); 


ಸಣ 4 
ಣಾ 


ಬಣ್ಣಿಗ್ಗೆ 


ಪವಳ ಕೆ ಕಟ್ಟಿನ ಪವಳಗಳ್‌ ಬಣ್ಣಸರದ ಜಾತಿಪವಳ ಕಿಣ್ಣವಡೆದ ಪವಳದ 
ಪಸರಗಳಾಗ ಕಣ್ಣ ಕೊಕ್ಕರಿಸುತೊಪ್ಪಿದುವು (ತಂ. ೩.೬೬). 2. ಿ. 
ರಂಗಿನ ಬಾಣ. - ಸರಳು: ವರ್ಣಶ್ರರೆ_ಬಣ್ಣಸರ ( ಕನುರ. ೨6೪ 
ಕ್ರಯೋ). ಓ ಸಂಸ್ಕೃತದ "ಶರ' ಮತ್ತು "ಸರ' ಎಂಬ ಎರಡು 
ಶಬ್ದಗಳಿಗೂ «ಬಾಣ' ಎಂಬರ್ಥವಿದೆ. 
[ ಸಂ. ವರ್ಣಸರ. / ತೆಲು. ಬಣ್ಣಸರ, ಬನ್ನಸರ, ಬನ್ನಸರಿ] 

ಬಣ್ಣಿಸರೆ (ನಾ). ೧. [ಸಂಗೀತ] ರಂಜನೆಯಿಂದ ಕೂಡಿದ ಹಾಡು; 
ಸಂಶ್ರಾವ್ಯವಾದ ಗೀತ: ಬಾಯ್ದೆಅಕಿಯದೆ ಬಣ್ಣಸರಮನುಚ್ಚರಿಸುವ 
ನೆಅೌವೆಅ್‌ಮೊಗದಬಳೆಯ ನುಣ್ಣೊ ರಲತಿರಂಜನೆವಡೆಯಿತ್ತೂ (೩ಹುಕಾ- 
6-80); ದೇಗುಲಗಳೊಳಗೆ ಮೊಳಗುವ ಸಮಸ್ತವಾದ ಧ್ವನಿಯಕಾರಮಂ 
ಗಳಪುವ ಸಂಗೀತಕಾಅರ ಬಣ್ಮಸರಗಳಾ ಪೊಳಲೊಳಿಡೆವಿಡದೆ” 
ಘೂರ್ಣಿಸಿದುವು (ಸಕ್ಕು5ೌ. ೨-೪). ೨. [ನಾಟ್ಕ] ವರ್ಣದ ಸ್ವರಗಳ. 
ಲಯಕ್ಕನುಗುಣವಾದ ನರ್ತನ (?) : ವೆಸರಟ್‌ಯದಮರತೂರ್ಯ 
ಪ್ರಸರಂಗಳ ಜತಿಗೆ ತೊಡರದಿನಿಸೆಬಲದೆ ಬಣ್ಣಸರಂಗೊಂಡಂತಿರೆ ಬಣ್ಣಸರಂ 
ಸೊಗಯಿಸಿದುದೇನೆವಳ ಪರಿಣತೆಯೋ (ಆಂಫ. ಊಂ); ಎಸಲ ಮೊನೆ 
ಕೂರಿತಡಿಗೊಬ ಸಂಕೆಯಿಂ ಮೆಟ್ಟದಂತೆ ಮುಟ್ಕ ದೆ ಕುಣಿದಾಗಸಮೆಂಬ ರಂಗ 
ದೊಳ್‌ ಬಣ್ಣಸರಮನಾಡಿದರನೇಕರಮರಾಂಗನೆಯರ* (ಕಾಂತಿಫು. ೦೦-೦೬); 
ಮೈ ಪೊಳೆವ ವಿಂಚಂ ಪೋಲೆ ಚೆಲ್ವಾಗಿ ಬಣ್ಣಸರಂ ಕಾಟು ರಮೇಜ* 
ಕಾಕಳಿ ನಭೋರಂಗಾಗ್ರದೊಳ್‌ ನಿಚ್ಚಲಾಡಿಸುವಂ ಪಾಡಿಸುವಂ ವಿಯಚ್ಚರಿ 
ಯರಂ ವಾಗ್ಗೇಯವಿದ್ಯಾಧರೆಂ (ಅರಣ: ೨-೪೬)- 'ಜತಿಸ್ವರ' ಪರಾ. 

[5ಸಂ. ವರ್ಣಸ್ವರ) 

ಬಣ್ಣಸರಂಗೊಳ್‌ (ಕ್ರಿ). ಬಣ್ಣದ ಮಣಿಸರವನ್ನು ತೆಗೆದುಕೊಳ್ಳು : 
ಪೆಸರಜಳಯದಮರತೂರ್ಯಪ್ರಸರಂಗಳ ಜತಿಗೆ ತೊಡರದಿನಿಸೆಟಬಲದೆ ಬಣ್ಣ 
ಸರಂಗೊಂಡಂತಿರೆ ಬಣ್ಣಸರಂ ಸೊಗಯಿಸಿದುದೇನವಳ ಪರಿಣತೆಯೋ 
(6ರಿಪು. €-೩೦)- [ಬಣ್ಣಸರ್ನ -- ಕೊಳ್‌) 

ಬಣ್ಣಾಂತರ (ನಾ). [ಗಣಿತ] ಹದಿನೆಂಟು ಬಗೆಯ ಗುಣಿಸಂವ ಲೆಕ್ಕ 
ಗಳಲ್ಲಿ ಒಂದು : ಅಡಿಕೆ ಸೂತ್ರಾ ಬಣ್ಣಾಂತರಾ ಇವು ಮೊದಲಾದ ಲೆಕ್ಕೂ 
ಚಾರಗಳು ಗುಣಿಸಿ ಭಾಗಿಸುವ ವಿವರ (ಫಾಸ್ಕರ. ೦-9); ಮಗ್ಗಿಗಣಿತ . ತ 
ಕ್ಷೇತ್ರಗಣಿತಮಂಗುಳಿಅಳತೆ ರಾಜನೀತಿ ಬಣ್ಮಾಂತರ ಪದ್ಮನಾಭ .. - 
ಉತ್ಕಳಿತಗುಣಿತವುಂ ಅಷ್ಟಾದಶಗುಣಿತಂಗಳು (ಕ್ಷೀಕ್ರಗ. ೨-೪). 

[?. / ತಮಿ.ವಣ್ಣಮ ಇ ಗುಣಿಸುವ ಸಂಖ್ಯೆ) 

ಬಣ್ಣಾ ಚಾರ (ನಾ). ಸೋಗಿನ “ನಡೆವಳಿಕೆ; ತೋರಿಕೆಯ ವ್ಯವಹಾರ ; 

ಪರಿಚಿತರು ಯಾರೂ ಅವನ ಬಣ್ಣಾಚಾರಕ್ಕೆ ಮರುಳಾಗುವುದಿಲ್ಲ (49). 
[ಬಣ್ಣ 1 ಆಚಾರ] 

ಬಣ್ಣಾಬಣ್ಣಿಕೆ 'ಬಣ್ಣವಣ್ಣಿಗೆ' ನೋ. 

ಬಣ್ಣಾವಣ್ಣಿಗೆ `ಬಣ್ಣವಣ್ಣಿಗೆ' ನೋ. 

ಬಣ್ಣಿಕೆ 'ಬಣ್ಣಿಗೈೆ' ನೋ. 

ಬಣ್ಣಿಗ (ನಾ). ಕಾಂತಿಯುಳ್ಳವನು ; ಶೋಭಾಯಂಮಾನನಾದವನು : 
ಸಳನಳಿವ ಲಾವಣ್ಯ ದಿಂದೆಸೆವೆ ಬಣ್ಣಿ ಗಂ... ತಾನಾಗಿ ಬಾಲಲೀಲೆಯ 
ಬಸವನೊಬ್ಬದಂ 'ಬಳೆದೋಳ ಛಾಗ್ಮ ನಿಧಿ ಹುಲಿಯುಗುರ ಸುಲಭಿಗಂ 
(ಅಸರ. 0-೧3೨) [ಬಣ್ಣ + ಇಗ) 

ಬಣ್ಣಿಗ್ನೆ. ಬಣ್ಣಿಕೆ (ನಾ). ೧. ರಂಗು; ವರ್ಣ; ಬಣ್ಣ: ಐದುಪಿಡಿ 
ಅಕ್ಕಿಯಂ ಐದು ಬಣಿ (ಉಕಾ. ಣಿ]ಗೆಯ ಪುಷ್ಪಂಗಳಿಂದೈ 'ದುವರಿಯಾಣ 
ದೊಳ್ಳೆದುಪರಿಯ ಭಕ್ಷ ಂಗಳಂ ಚರುವಿಟ್ಟು (ಪುಕ್ಕಾತ್ರ. 6-೬೦ ತ); ಎಸೆ 
ವಪರಂಜಿಯ ತಗಡ ಬಣ್ಣಿಗೆಯನು . . . ಅಸಿಯಳಂಗಕೆ ಹೋಲಿಸುವೆನೆ 
(ತೀಖಸಂ. 38-30೬); ರತ್ನಮಯ ಪೀಠಗಳ ನಾನಾಬಣ್ಣಿಗೆಯ ಲೋಡುಗಳು 


ಬಣಿ 


ಬಣ್ಣಿಗ್ಗೆ 


ರಂಜಿಪವು  (6ತಂಕಾ. ' ೧-೩-೨೪): ವಿ. ಕೆಂಪುಬಣ್ಣ; ಅರಂಣವರ್ಣ : 
“ಬಣ್ಣಿಗೆದುಟಿ' ಪರಾ. ೩. ಬಗೆಬಗೆಯ ಬಣ್ಣಗಳಿಂದ ಕೂಡಿದಂದು; 
ವರ್ಣಮಯವಾದುದು : ನೆಣ' ಮಣ್ಣ ಮೆದ್ದುದರದಿ ಜಗಂಗಳ 
ಬಣ್ಣಿಗೆಯ ಚಿತ್ರವನು ತಾಯಿಗೆ ಬಾಯೊಳಗೆ _ ತೋರ್ಪ ರಾಗ. 
90-8೨-೨೭); ಬಣ್ಣಿಗೆಯ ಟೆತ್ರಾನ್ನ ಪಾಯಸಂಗಳಂ (ಕರಕು. ೨೨-೦೬). 
೪. ಬಣ್ಣ ಬಳಿಯುವಿಕೆ; ಲೇಪನ `ಬಣ್ಣಿಗೆವಡೆ' ಪರಾ, 
೫. (ಚಿತ್ರಕ್ಕೆ ಬಣ್ಣ ತುಂಬಲು ಬಳಸುವ) ಕುಂಚ : ವಿಮೋದಾಸ್ಪದ 
ವಾದ ಈ ಚಿತ್ರವು ಅರ್ಧ ಬರೆಯಲ್ಪಟ್ಟಿದೆ.. -ಬಣ್ಣಿಗೆಯನ್ನು ತೆಗೆದುಕೊಂಡು 
ಬಾ (ಕಾಳುಂಶ- 66-೬): ೬. ಚಿತ್ರ ಮುಂತಾದುವನ್ನು ಬರೆಯಲು 
ಳಸಂವ ಬಣ್ಣ; “ಮಸಿ” (ಶ್ರಕ್ಕಾ). ೭: ವಿವರಣೆ; ವರ್ಣನೆ: 
ಬಾಂಧವನೆಂದು ಮುರಹರನ ಕಣ್ಣು ಕಂಡಆ೨ಯದದಡೆ ಹಿರಿಯರ ಬಣ್ಣ ಗೆಯ 
ಲಜಾಿತೆವೆ (ಗ. ೦-00-4೩೦). ೮ ಹೊಗಳಿಕೆ; ಸ್ತುತಿ; ಸ್ತೋತ್ರ : 
ಯದುಕುಲಪರಂಪರೆಯಿಂ ಪೂಜೆಗೊಂಡ ಶ್ರೀಮವ್ನಾರಾಯಣನಂ ಪೂಜಿ 
ಸುವ ವಸುದೇವನೋ. . . ಎಂದಿಂತು ಪೊಣ್ಮುವ ಬಣ್ಣಿಗೆಗಳಿಂದಳವಟೌಾವ 
ಹೃದಯಮಂ ವಪದುಳಂಗೊಳಿಸಿ (896- 60-03). ೯. ಸೋಗು; 
ತೋರಿಕೆ : ಗೊಹೇಶ್ವರಲಿಂಗದಲ್ಲಿ ಈ ಬಣ್ಣಿಗೆಯ ಮಾತು ಸಲ್ಲದು ಕೇಳಾ 
(6ರ50- ೨೨೩-೧೦೦); ಪಾಂಡುಪುತ್ರರು ದಾಯಿಗರು ನಗುವಂದವಾದುದು 
ಬಾಯ ಬಡಿಕರು ಬಂದ ಬಣ್ಣಿಗೆಯೆಸಗಿ ಬಗುಳುವರು (ಕೃಷ್ಣಾಳಾ. ೦೪-೨೪)- 
- ರೂಪ; ಆಕಾರ; ಸ್ವರೂಪ : ಬಣ್ಣಿಗೆಯ. ನೋಡಿದರೆ ಮಾದಲ 
ಹಣ್ಣಿನಾಕೃತಿ ಛಾಯವಿಡಿದಿಹುದು (ಕೃಷ್ಮಾಕಾ- ೨೩೩). ೧೧. ಸೊಗಸು; 
ಅಂದ : ಬಿಣ್ಣಿತೇನೆಮಗೆ ನಿಮಗೆ ಬಂಧುತನದೊಂದು ಬಣಿ ಸಗೆಯಿರಲಿ 
(ಕರತ. ೩8-9೩). ೧ಿ೨ಿ.' ಅಲಂಕಾರ; ಶೃಂಗಾರ: ಆವ ಪರಯ 
ದೇಸಿಯಾಣ ಗೆ ಬಗೆವರ್ವದಾ ಎಧಗಳನಾರೈದು ಭಾವಿಸಿ ತಿಳಿದುಟ್ಟು 
ತೊಟ್ಟು ಬಣ್ಣಿಗೆಯಿಂದ ಭಾವವ ಬಂದಿಗೊಳುವುದು (4೦. ೩-೦೬). 
೧೩. ಬಣ್ಣಬಣ್ಣದ ಗೌಸಿನ ಬಟ್ಟೆ (?) : ಭತ್ತವಂ ತವಾಧಿಗೆ 
ಕವಿಲೆಯಂ ಕಜಕಿವೆಡೆಗೆ ಎತ್ತುಗಳ ಬಣ್ಣಿಗೆಯ ಹಿಂಡಿಗೆಂದಖಳ 
ನೃಪರೋಲೈಸೆ (ಸಿರ್ಕರಾ, 4-೪೩). ಬಣ್ಣಿಕೆ: ೧೧. ವೃಷವಾಹನಂ. . . 
ಈಶ್ವರನ ರೂಪಂ ವಿಗುರ್ವಿಸಿ ಬಂದಿರ್ಪದುಂ ಪುರದವರೆಲ್ಲಂ. . . 
ಬಣ್ಣಿಕೆಯ ಪೂಜೆಗಳಂ ಮಾಡಿ ಪೊಡೆವಡುತಿರ್ಪನ್ನೆಗಂ (ರರ್ಮಾಮ್ಮ. 
೩-೨೨೭). (ಸಂ. ವರ್ಣಿಕಾ] 
ಬಣ್ಣಿಗ್ಗೆ (ನಾ). ಒಂದು ಬಗೆಯ ತೆರಿಗೆ: ಊರಲೊಕ್ಕಲಲೊನ್ನು 
ಪೊಟ್‌ಯುಂ ಪತ್ತುಕೊಳಗಭತ್ತಮುಂ ಒನ್ಹು ಕಂತೆಯು ಬಣ್ಣಿಗೆ 
ಮೂಗುಳಮಂ ಕಪ್ಪಡಕ್ಕೆ ಪಟ್ತಿಯಂಂ ಬ್ರಹ್ಮ 'ಅಂಗಿಬರರ್ಗೆ ಕೊಟ್ಟುದು 
(8೪ರ. 09೬, ೨೪-೨6; 082); ದೇವರ ಗಾಣಕ್ಕೆ [ತೆ] ಅಕಿ ಬಣ್ಣಿಗೆ 
ಡೊಂಕಿ ಬೀರವಣ ಸರ್ವ್ವಬಾಧಪರಿಹಾರವಹಗಿ ಬಿಟ್ಟರು (ಇ: 
2-1. ೦೩6-೨೬; 1109): ನಿಧಿನಿಕ್ಷೇಪ ಜಳ ಪಾಶಾಣ ತರುಮಾಳಾಸಮನ್ಮಿತ 
[ಸುಂ] ಕ ಸಾದ ಬಣಿ ಗೆ (ತೌೌಂಇ, xv: 098-8೮; 1206) - [?] 
ಬಣ್ಣೆಗೆಗಯ್ದು (ನಾ). ಬೇರೆ ಬೇರೆ ಆಕಾರದ ಆಯಂಧ: ಓರ್ವ 


ರೋರ್ವರಂ ಬಣ್ಣಿಗೆಗಯ್ದುವಂ ಪಿಡಿದು ನಾಠಕರೋವದೆ ಕುತ್ತಿ 
ಕೊಯ್ದೊಡಂ . . ತನು ಮುನ್ನಿನ ಮಾಟಕ್ಕಿಯಕ್ಕು೦ (ಶಾಶ್ಮೇತು: ೬-೯4) 
[ಬಗ + ಕೆಯ್ದೂ (ಕೆಯ್ದು) ] 


ಳಗೆಗಾಲು (ನಾ). ಬಣ್ಣ (ಅಲಕ್ತಕ) ಬಳಿದ ಕಾಲಂ : ಬಾಳೆದೊಡೆಯ 
ಬಣ್ಣಿಗೆಗಾಲಾ. ..ಮನೋಹರರೂವದ ನೀಅಕಿಯ ನವಲಾವಣ್ಮದ ಸಿರಿಯನ 
ಜೀನಂ ಬಣ್ಣಿಪೆನು (ಇಯ*ಳಾ - 4-೬೩) ; ಬಡನಡುವನ ಬಣ್ಣದೊಡೆಯ 
ಬಣ್ಣಿಗೆಗಾ[ಣಾಣ. ಕಾಲ ನಿಡಿದೋಳಿನರೆವೆಆಕಿನೊಸಲ . ಬೆಡಗಿನ 
ಪೆಣ್ಗಳಲ್ಲಿಹರು (40ಕ್ರಷಾ- ೦-೨೦೦). [ಬಣ್ಣಿಗ್ಗೆ 4 ಕಾಲು (ಎಕಾಲ್‌,)] 


೬೨೨೬ 


40 


ಬಣ್ಣಿಗೆಗೊಳಿಸು (ಕ್ರಿ). 


ಬಣ್ಣಿಗೆದುಟಿ (ನಾ). 


ಬಣ್ಣಿಸು. ವಣಿ ಸು 
ಣ ಣ 


ಬಣ್ಣಿಸು 


ಬಣ್ಣಿಗೆಗೊಳ್‌, ಬಣ್ಣಿಗೆಗೊಳು (ಕ್ರಿ). ಹೊಳೆ; ಶೋಭಿಸು : “ಬಣ್ಣಿಗೆ 


ಗೊಳಿಸಂ" ಪರಾ. ಬಣ್ಣಿಗೆಗೊಳು : ಬಣ್ಣಿಗೆಗೊಳುವ ಬಗೆಯು 
ಪೊಸವರೆಯದ ಪೆಣ್ಣಿ ) ನೊಲುಮೆಯ ಪೆರ್ಚಿಪುದು (ತಂ. ೩-೨೦). 
[ ಬಣ್ಣಿಗೈೆ + ಕೊಳ್‌, ] 
ಶೋಭಿಸುವಂತೆ ಮಾಡು; ಹೊಳಪುಂಟು 
ಮಾಡು: ಜೊನ್ನದೊಳ್ತಣ್ಣುಗೊಳಿಸಿ ಚೆಂಬೊನ್ನ ಕರ್ವಣಿಯ ಪೊಗರ್ಗಳಿಂ 
ಬಣ್ಣಿಗೆಗೊಳಿ ಸಿರಿವಚ್ಚದ ಪಚ್ಚವಣಿಗಳ ಬೆಳಗಿನೊಳ್ಳೆ ರಸಿ (ಆಳವೂ. ೦೨4-೦೬). 
[ ಬಣ್ಣಿಗೆಗೊಳ್‌ 4 -ಇಸ್ಕು ] 


ಬಣ್ಣಿಗೆಗೊಳು “ಬಣ್ಣಿಗೆಗೊಳ್‌` ನೋ. 
ಬಣ್ಣಿಗೆದಪ್ಪು 


(ಕಿ): (ಆಲಂ) ಗೌರವಕ್ಕೆ ಕೆಡುಕುಂಟುಮಾಡಂ ; 
ಹಿರಿಮೆಗೆ ಹಾನಿತರಂ : ಹೆಣ್ಣು ಬೇಕಾದರೆ ಬರಬೇಕು ನಾವೆಮ್ಮ 
ಬಣ್ಣಿಗೆದವ್ಪಿ ಕೊಡುವೆವೆ (ಕರಕ. ೩೭-೪)- [ ಬಣ್ಣಿಗ್ನೆ + ತಪ್ಪು) 
ಕೆಂಪಾದ ತುಟಿ; ಚೆಂದುಟಿ : ಬಾಲಪಲ್ಲವವನೇಳಿಪ 
ಬಣ್ಣಿಗೆದುಟಿಯ (ಶ್ರಛೂ8. ೪): ಬಡನಡುವಿನಬಲೆ ಬಣ್ಣಿಗೆದುಟಿಯ 
ಚೆನ್ನೈ (ತಮ್ಮಳೌ. ೩-3): (ಬಣ್ಣಿಗ್ಗೆ -- ತುಟಿ] 


ಬಣಿ ಕ ಗೆಬವಣ್‌ (ನಾ). ೧. ಅಲಂಕಾರದ ಪ್ರಮಾಣ. ೨. ವರ್ಣನೆಯ 


ಪ್ರಮಾಣ. ೧, ೨: ಕೊನಬುಗಾರ್ಶಿಯ ಚರಕ ಪಡೆಗುಂ ಕೃತಿಯುಂ 
ಪಡಂದೆಡೆಯೆಡೆಯೊಳ್ತಕ್ಕತಕ್ಕ ಬಣ್ಣಿಗೆಬವಣಿಂ (848, ೦-೦೬). 
[ ಬಣ್ಣಿಗ್ನೆ 4 ಪವಣ್‌ ] 


ಬಣ್ಣಿಗೆವಡಿಸು (ಕ್ರಿ). ಬಣ್ಣ ಬಳಿ; ಒಳ್ಳೆಯಂದಾಗಿರುವಂತೆ ಚಿತ್ರಿಸಂ : 


ಬನ್ನಣೆಗೆಯ್ದು ಬಆಾದೆ ಬಣ್ಣಿಗೆವಡಿಸದಿರು (ಗೀತಗೋ. ೨8-೪೪). 


[ ಬಣ್ಣಿಗ್ನೆ + ಪಡಿಸು] 


ಬಣಿಗೆವಡೆ (ಕ್ರಿ). ೧. ಬಣ್ಣ ಹೊಂದಂ ; ರಂಗೇರ: : ಬಾಲಾತಪದಿಂದ 
ಣ ಣ 


ಬಣ್ಣಿಗೆವಡೆದಿಂದ್ರ ನೀಲಾದ್ರಿಯನಿಳಿಗೆಯ್ವ ನೀಲನೀರದ ನಿಭಕಾಯಗೆ . . 
ಆನೆಅಗುವೆನು (ಕರ್ಣನ. ೦-೨೦): ಬಳ್ಳಿಮಿಂಚುಗೆಯಿಂದ ಬಣ್ಣಿಗೆವಡೆದಿರ್ದ 
ಕಾರ್ಮುಗಿಲ ಮೋಹರದಂತೆ (ಠಾರಕಾಂ. ೩೪೯-೩೦)- ೨. ಕೊಂಡಾಟಕ್ಕೆ 
ಒಳಗಾಗು ; ಹೊಗಳಿಸಿಕೊಳ್ಳು : ಪೊಡಎಯ ಬಲ್ದೊಜಕೆಯನಿಬೌಪಿ 
ಬಣ್ಣಿಗೆವಡೆವರ* (ಅಪ್ರ ಫಿ. 3-06)- (ಬಣ್ಣಿಗ್ಗೆ 3. ವಡ್ಮೆ] 


ಬಣ್ಣಿಗೆವೆಳಗು (ನಾ). ಧಳಥಳಿಸುವ ಕಾಂತಿ; ಸೊಗಸಾದ ಹೊಳಪು : 


ಪೊಗರೇಜುವ ಮೊಗಸಿರಿಯುಂ ಬಗೆಗೊಳಿಸುವ ಬಗಸೆಗಣ್ಣ ಬಣ್ಣಿಗೆವೆಳಗುಂ 
ಮಿಗೆಯೊಸಗೆವೇಟಲೀಪರಿ ನೆಗಟಕ್ತೆಯ ದ ತನ್ನ ಭಾಗ್ಯದೇವತೆಗೆತ್ತಂ 


(೨60. 9-೩೪). [ ಬಣ್ಣಿಗೆ + ಬೆಳಗ್ಗು ) 


ಬಣ್ಣಿಗೆವೆಜು (ಕ್ರಿ). ೧. ವರ್ಣನೆಯನ್ನು ಹೊಂದು,-ಪಚಿ : ಭೇದಿಸಿ 


ಕಾಣ ತತ್ತ್ವದಿರವುಣ್ಮಿಪ ಬಣ್ಣಿಗೆವೆತ್ತ ಬಿನ್ನಣಂ 
ಎ ಬಣ್ಣಿಗೆವಡೆ ೧: ಸುಳಿವ 
ವತಾರ್ಮಲೆದಾರ್ಪಿನಂ (ಕಮಮಾ. ೨-೦೪೩). 


(ಸಳವ, ೩-೦೦೨). 2. 
ಮಿಂಚಿನ ಬಣ್ಣಿಗೆವೆತ್ತ ಕಣ್ಮಲರ್ರ್‌ 
[ ಬಣ್ಣಿಗೈ + ಪೆಜ್ಮು 
(ಕ್ರಿ). ೧. ಬಣ್ಣ ಹಾಕಂ : ರಂಗೇರುವಂತೆ 
ಮಾಡು: ಬಣ್ಣ ಕಟ್ಟು: ಅರಿಸಿನವ ಬೆರಸಿ... ಎಣ್ಣೆಯೊಳು 
ಮೊದಲು ಕಲಸಿದ ಬೋನದೊಳಗಿಕ್ಕಿ ಬಣ್ಣಿಸಿಯದಂ ಕಲಸಿ ಬಿಳಿಯುಪ್ಪ 
ನಿಕ್ಕಲದು ಸಾಸುವೆಯ ಕಟ್ಟೋಗರ (ಸೂಶಕಾ. ೩-೨೦). ೨. ಹೊಳೆಯು 
ವಂತೆ ಮಾಡು ; ಮೆರುಗು ಕೊಡು : ಪೊಸವಿಸಲ ಪೊಳಪಿನಿಂ ನುಣ್ಣ 
ನುಜ್ಜಳಿಪ ರನ್ನದೆಳವೆಳಗಿನ ಬಳಗದಿ ಬಣ್ಣಿಸಿ ಸುರಶರಾಸನಂಗಳ 
ನೆಟಲಿಕ್ಕಿದಂತೆ ನಮಿರ್ವ ನಿರುರಂಗಳುಮಂ (ಕಾದ. ೫೨೬); 
ಬಣ್ಣಿಸಿ ನುಣ್ಣಿಸಿದ ಕರ್ಮಣಿಗಲ್ಲ ಕೈಗನ್ನಡಿಯೆಂತಂತು ತಳತಳಿಪ :ಗಂಡ 
ಮಂಡಲಂ ೩. ಅಲಂಕರಿಸು; ಶೃಂಗಾರ 
ಮಾಡು : ಬಣ್ಣಿಸಿ ಸೊಡರ್ವೆಟ್ಟನಿಟ್ಟು 


೧೪೬-೨೪). 
ಕಜ್ಜಳವೆಚ್ಚು 


(ಉವತಿಕ್ಕ. 
ಕಣ್ಣಿಗೆ 


ಬತ್ತೆ ೬೨೨ 
ಪಾಲೆಅ್‌ದೋವಿ ಚಿಣ್ಣನ ಪಕ್ಕೆಗೈದಿದಳು (ನೋಹಕ. 9-೭೪). ೪. 
ವಿಸ್ಮಾರವಾಗಿ ಹೇಳು ; ವಿವರಿಸು; ವರ್ಣಿಸು : ಸೌಧರ್ಮೇಂದ್ರಂ 


ನಿಮ್ಮ ರೂಪನಾದಮಾನುಂ ನಚ್ಚಿ ಬಣ್ಣಿಸಿದೊಡಿಂದ್ರನ ಮಾತಂ ನಂಬದೆ 
ನಿಮ್ಮಂ ನೋಡಲ್‌ ಬಂದೆಂ (ಪಡ್ಮಾಕಾ: 4೬-6) ; ಎಸಟಂ ಮುಟ್ಟಲೊಡಂ 
ತನ್ನ ಸೌರಭಂಗೆಟ್ಟು ನೆಗಟ್ಟ ಕತ್ತುರಿ ಮಣ್ಣಂ ಮಸಿಗಮೆಣೆಯಪ್ಪದೆನೆ 
ಬಣ್ಣಿಸುವಂ ಕೇದಗೆಯ ಕಂಪನೇವಣ್ಣಿಸುವಂ (ಅರಿಫು. ೦೦-೦೦೭) ; ಅರಸ 
ಬಣ್ಣಿಸಲಳವೆ ನರನ ಮಹಾಸ್ತ್ರನುಟಕವ (ಕುನ್ಮಾ. ೧-೬): ೫. 
ಹೊಗಳು ; ಕೊಂಡಾಡು ; ಸ್ತುತಿಸಂ: ದೇವರ್ಕಳಿಲ್ಲವಾತನ ಶೀಲ 
ಪ್ರಭಾವಮಂ ಬಣ್ಣಿಸೆ (ಕಾವಂ: ೬೦); ಬಣ್ಣಿಪುದಿಳಾವಳೆಯಂ ಸಲೆ 
ಕಂಚಿಕಬ್ಬೆಯಂ (ಸೌಇಣ: ೫1-1, ೬೫-೪೦; 1028) ; ಭೀಷ್ಮಂಗೆ ಸಮರ 


ಸಮಾನಭಟನಿನ್ನಾವನೆಂದು . . ಕೌರವರಾಯ ಬಣ್ಣಿಸಿದ (ಕುವ್ಮಾರೀ: 
೦-೩): ವಣ್ಣಿಸು: ೧. ಗಳ್ಳಿಕ್ಕುತ ಮಂಸುಕಿ ಮಂಂಬರಿವ ಶುನಿಗಳು 
ಎಸೆದುವಾ 


ದಂಡಿನೆಚ್ಚಆ್‌ಕೆಯ ಕುವಲೊಂದೆಸಕವಸೇನ ವಣ್ಣಿಸುವೆ 
(ಕಂನರಿ. ೦೯-೨೪). ೫. ಪಿರಿದನೀವ ನೆಗಟ್ತ್‌ ಯ ದಾನಿಯೆನ್ನು ನಾನಾ 
ಎಧದಿನ್ನೆ ವಣ್ಣಿಪುದಿಳಾವಳಯಂ ಜಗದೇಕದಾನಿಯಂ (ಎಳ. VIL, ಶಿಕಾಂ. 


0೩೦-38 ; 3047) - [ಬಣ್ಣನೆ -ಇಸ್ಕು] 

ಬತ್ಕ 'ಬ್ರತ' ನೋ. 

ಬತ (ನಾ). [ಗಣಿತ] ಸಂಕಲನ ಮಾಡುವಿಕೆ; ಕೂಡುವಿಕೆ: 
“ ಯುತಂ, ಯುಕ್ತಂ . . . ಕೂಡು, ಬತಂ ಇಂತಿನಿತುಂ ಕೂಡೂದಕ್ಕೆ 


ಹೆಸರು ? (ಫೈನಹಾ- 0೦-30). (?] 

ಬತಗೆಡಿಸು (ಕ್ರಿ) ವ್ರತದಿಂದ ಭ್ರಷ ೈನಾಗುವಂತೆ ಮಾಡು ; ವ್ರತ 
ಗೆಡಿಸು : ವ್ರತಪಳ್ಳವರ ಬತಗೆಡಿಸಿತ್ತು ನೋಡಾ ಮನವು (ಅಂಂಡೇ, 
೨೩೭ -೦೦೪)- [ಬತಗೆಡು + - ಇಸ್ಟು) 

ಬತಗೆಡು (ಕ್ರಿ). ವ್ರತಭ್ರಷ್ಟನಾಗು : ಗುಡಿ ತನಕ ಹೋಗಿ ಬರ್ತೇನೆ 
ಅಂದಿತ್ತಂತೆ ಒಂದು ಬತಗೆಟ್ಟ ಮಕ್ಕ! (ಶಳುವು- ೪3); ಹೆಣ್ಣು ಕಾಣದೆ 
ಬತಗೆಟ್ಟಿರುವನೇನು ? (ಕಾಗೆಕ. ೭6)- [ಬತ (ಎಬ್ರತ) + ಕೆಡ್ಕು) 

ಬತಗೇಡಿ «ಬ್ರತಗೇಡಿ' ನೋ. 

ಬತಣಿಕೆ 'ಬಂದಣಿಕೆ' ನೋ. 

ಬತಾರೀಕು (ನಾ). ಆ ದಿನಾಂಕ ; ಆ ತೇದಿ : ಪೂಜೆ ಪಡಿತರ ದೀಪಾರಾಧನೆ 
ವಗೈರೇ ಬಗ್ಯೆ ಬತಾರೀಕು ಯಿಂನಾಮಂ . . . ನಡಸಿಕೊಣ್ಣು ಬರುವದು 
(ಎಕ- ೪7. ಕೊಪ್ಪ. 96-4೬; 1611). [*-ಪಾರ. ಮರಾ. ಬತಾರೀಖ್‌] 

ಬತಾಸು “ಬತ್ತಾಸಂ' ನೋ. 

ಬತೇರಿ, ಬತ್ತೇರಿ (ನಾ). ಕೋಟೆಯ ಗೋಡೆಗಳನ್ನು ಎತ್ತರಿಸಿ 
ತುಪಾಕಿಗಳನ್ನಿಟ್ಟು ಶತ್ರು ಸೆ ೈನ್ಯಗಳಿಗೆ ಸಾವು ನೋವುಗಳನ್ನುಂಟು 
ಮಾಡ.ವಂತೆ ಏರ್ಪಡಿಸಿರಂವ ದುಂಡನೆಯ ಪ್ರದೇಶ ; ಕೋಟೆಯ 
ಮೇಲಿನ ತೋಫ್‌ ಖಾನೆ : ಹೆಡವಳಿ ಮಾರ್ಗದಿಂದ ಆ ಬೆಟ್ಟ ಕೋಟಿ 


ನುಗ್ಗಿ, ಮೂರು ನಾಲ್ಕು ಬತೇರಿಯನ್ನು ಆಕ್ರಮಿಸಿಕೊಂಡು 
(ಕಾಕೇಂದ್ರ- 80) ; ಬಲವಾದ ಬತೇರಿಗಳನ್ನು ಬಹು ಚಮತ್ಕಾರವಾಗಿ 


ಸುತ್ತಲೂ ಕಟ್ಟಿದಾರೆ (ಶಾಳಗಾ - ೪5) ; ಅವರ ಸ್ಮೂಲಕಾಯ 

ದಪ ನಾದ ಕೋಲು ಒಂದೊಂದೂ ಬೆಟ್ಟದ ಮೇಲೆ ನಿಂತ ಬುರುಜು, 
ಬತೇರಿಗಳಂತೆ ಚಿತ್ರದುರ್ಗದ ಜನಕ್ಕೆ ಪ್ರೀತಿಪಾತ್ರವಾಗಿವೆ (ಹಂಗೀತೆ- ೩)- 
ಬತ್ತೇರಿ ; ಪಟ್ಟಣದ ಕೋಟೆ ಮುಂದೆ ಯೆರಡು ಹೊಳೆ ಮಧ್ಯ 
ಬತ್ತೇರಿಗಳ ತಯಾರು ಮಾಡಿಸಿ ಆ ಬತ್ತೇರಿಗಳ ವಳಗೆ ತಮ್ಮ ಫೌಜನ್ನು 
ನಿಲ್ಲಿಸಿ (ಕಾಶೇಂಕ್ರ. ೨6) ; ಕುತ್ತರಿಗೆ ಬೆಂಕಿ ಹತ್ತಲು ಬತ್ತೇರಿಗೆ ಓಡಿದರೆ 
ನಂದೀತೆ ? (ಗಾರ). `ಬುರುಜಂ', “ಬ್ಯಾಟರಿ' ಹೋ. 

[ ಇಂ. 880೦8೫ ] 


೩0 


36 


೨೦ 


40 


೭ ಬತ್ತಲಿರು 
ಬತ್ತ. ಭತ್ತ, ವತ್ತ (ನಾ). ಒಂದಂ ಬಗೆಯ ಧಾನ್ಯ ; ನೆಲ್ಲು: 
ಜಗದ್ಗ ಹನೆಂಬೊಂ ತನ್ನ ಬತ್ತಮಂ ಚೆಂಪಾನಗರಕ್ಕೆ `: ಮಾಜಲೆಂದು 


ಕೊಂಡು ಪೋಗಿ ಬತ್ತಮನಳೆವಲ್ಲಿಯಾ ಮೂವರ ದೋಷಂಗಳುಂ ಪ್ರಕಟ 
ಮಾಗಿ (ಶಕ್ನಾರಾ, ೨೦-೦6) ;. ಅಗ್ಗಳದ ಬತ್ತದ ಪೆರ್ವೆಳಸಿಂದೆ . . . 
ದೊರೆವೆತ್ತುದು ವೆಂಗಿಮಂಡಲಂ (ಅ8ತ. ೧-೨3) ; ಗಂಧಶಾಲಿಯ 
ಬತ್ತದೊಳಗಿರ್ದ ಕಳೆಯ ಕೀಳ್ವಂದದೆ ಖಳರ ತೀರ್ಕಣಿಸಿ (ನೋಶತೆ. 
೪೨-೭೩). ಭತ್ತೆ: ಭತ್ತಮುವು್‌ ಕವಿಲೆಯ ಪಾಲು ಎಟ್ಟುಂ (ಎಳ- ೪1, 
ಕೊಪ್ಪ. ತು. 6767) ; ವಿಂಕ್ಕ ದೇವರ ಮನೆಯ ಭತ್ತಮಂ 
ಕೊಟ್ಟಣಕ್ಕಿಕ್ಕ ಬರುತಿರೆ (ಸಿದ್ದಾ. ೭-೦೨) ; ಕನಸಿನ ಭತ್ತಕ್ಕೆ ಗೋಣಿ 
ಯಾಂಪೈ ನೃಪತೀ (ಕಾರ್ಯಾ. ೩೮೦) ; ಒಂದು ಪಡಿ ಭತ್ಮಕೆ ಬಾಯ 
ಬಿಡಿಸ್ಕಾಳಣ್ಣ (ಶೃಕಂದ. 0-063-3). ವತ್ತ : ಇರ್ಪ್ಪೃತ್ತಯ್ದಣ್ಣುಗಂ 
ವತ್ತ ತೆಆಿುವೊದು (ಎಕ. ೩1೪, ತಿರುಮ- 3೫೩-೬ ; ಸು: 800). 
ಭತ್ತದರಳು--ನೆಲ್ಲನ್ನ್ನ ಹುರಿದು ಮಾಡಿದ ಅರಳು; ಲಾಜೆ ; 

ಕನ್ನೆ ಇದಿಲೆಗೆಡ್ಡೆ, ಖರ್ಜೂರ ಇವುಗಳನ್ನೆಲ್ಲಾ ಕಷಾಯುವಿಟ್ಟು | 
ಭತ್ತದರಳಿನ ಚೂರ್ಣವನ್ನು ಹಾಕಿ ತೆಗೆದುಕೊಳ್ಳಲು - ಕಾಮಾಲೆ 
ಸಹ ಗುಣವಾಗುವುವು (ಸಳನ್ಕಿ. ೪೩)- 
[<ಪ್ರಾ. ಭತ್ತ ಇ ಅನ್ನ./ಸಂ. ಭಕ್ತ ಎ ಅನ್ನ, /ತಮಿ. 
ಮಲ. ವತ್ತ; ತುಳು. ಬತ್ತ್‌ ಅನ್ನ] 

ಬತ್ತಂಗುಟ್ಟು, ಬತ್ತಕುಟ್ಟಾ, ಬತ್ತಗುಟ್ಟು (ಕ್ರಿ). ೧. ಅಕ್ಕಿ. 
ಅವಲಕ್ಕಿ ಮುಂತಾದುವನ್ನು ಮಾಡಲಂ ಒರಳಿನಲ್ಲಿ ನೆಲ್ಲನ್ನು ಹಾಕಿ 
ಕುಟ್ಟು,-ಕೊಟ್ಟಣಕ್ಕೆ ಹಾಕು : ಬತ್ತಂಗುಟ್ಟುವರಂತೆ . . . ದರ್ಶ 
ನಮಂಂ ನಿಶ್ಯಂಕೆಯುಮೆಂಬೆರಡುವಂಂ ಲೇಸು ಮಾಡುವುದು (ರರ್ಮಾನ್ನ . 
೨-೪. . ಬತ್ತಕುಟ್ಟು : ೧. ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಬತ್ತ 
ಕುಟ್ಟಿ ಅಕ್ಕಿ ಮಾಡಿ ಬಳಸುತ್ತಿದ್ದರು (ಕೂ). ವ. (ಆಲಂ) (ಭಯು, 
ಆತಂಕ ಮೊದಲಾದುವುಗಳಿಂದ ಹೊಟ್ಟೆಯಲ್ಲಿ) ತಳಮಳವಾಗು : 
ಪರೀಕ್ಷೆ ಹತ್ತಿರ ಬಂದಂತೆಲ್ಲಾ ನನ್ನ ಹೊಟ್ಟೆಯಲ್ಲಿ ಬತ್ತ ಕುಟ್ಟಲು ಮೊದ 
ಲಾಯಿತು (ಕೂ). ಬತ್ತಗುಟ್ಟು : ೧. ಮೃತ್ಯು ಮಾರಿಯರೆನ್ನ 
ಮನೆಯಲಿ ಬತ್ತಗುಟ್ಟುವರಂ (ಕೌಶಿಕಾ. ೧೦-೭೦)- [ಬತ್ತ ೬ ಕುಟ್ಟು) 

ಬತ್ತಕುಟ್ಟು “ಬತ್ತಂಗುಟ್ಟು' ನೋ. 

ಬತ್ತಗುಟ್ಟು «ಬತ್ತಂಗುಟ್ಟು' ನೋ. 

ಬತ್ತಲಿಕೆ “ಪತ್ತಳಿಕ್ಕೆ' ನೋ. 

ಬತ್ತಲಿಗ, ಬೆತ್ತಲಿಗ (ನಾ). ೧. ಬಟ್ಟೆಯನ್ನು ಧರಿಸದಿರುವವನೆ; 
ನಗ್ನ; ದಿಗಂಬರ : ಆ ನಿರ್ಲಜ್ಜಂ ಬತ್ತಲಿಗನಪ್ಪ ಸವಣನಲ್ಲಿಗೆ ವೋಗಿ 
ಕಂಡು ನುಡಿದು ಕಾಡಿ ಬರ್ಪಂ ಬಾ ಮಗಳೆ (ಪಡ್ಮಾರಾ. ೨೨-೨೨). ೨. 
ಜೈನಸಂನ್ಮಾಸಿ : ಬತ್ತಲಿಗರ ಮಾತಂ ಕೇಳ್ದುತ್ತಮಮೆನಿಸಿರ್ದ ಕುಲ 
ಮನಟ್‌ದೈ (ರರ್ಕಾಮ್ಮ. 6-6೩). ಬೆತ್ತಲಿಗ ; ೨. ಬೆತ್ತಲಿಗರ ನುಡಿ 
ಗೇಳಿ ರಾಜ್ಯಸಂಪತ್ತ ತೋರದೀಡಾಡೆ (60ಶ. ೦೦-೩), [ಬತ್ತೆಲ್ಲೆ + —ಇಗ್ಗೆ] 

ಬತ್ತಲಿರ್‌, ಬತ್ತಲಿರು. ಬತ್ತಲೆಯಿರ್‌ (ಕ್ರಿ). ಮೈಮೇಲೆ ಬಟ್ಟೆಯಿಲ್ಲ 
ದಿರು; ನಗ್ನವಾಗಿರು ; ವಿವಶ್ವವಾಗಿರು : ಕೃತ್ತಿವುಡೆಯನ್ನಿತ್ತವೆಂ 
ನೀಂ ಬತ್ತಲಿರಲೇಕೆ (೧ಸಪು. 06-09). ಬತ್ತಲಿರು ; ಬತ್ತಲಿದ್ದವಗೆ 
ಭಯವಿಲ್ಲ (ಸರ್ವಕ್ಕ -೩೬೦)- ಬತ್ತಲೆಯಿರ್‌ ; ಬತ್ತಲೆಯಿರ್ಪುದರಿದೋ 
ಸೀರೆಯುಟ್ಟಿರ್ಪುದರಿದೋ (ಠರ್ಮಾಮ್ಮ. ೭-6೦); ಬತ್ತಲೆ ಪೂಜ್ಯಮಲ್ಲ 
ದೊಡೆ ಬತ್ತಲೆಯಪ್ಪ ದಿನೇಶಬಿಂಬಮಂ ಬತ್ತಲೆಯಿರ್ಪ ಮಕ್ಕಿಳುಗಳಂ 
» ೬ * ಕಂಡು ಮಾನಿಸರ್‌ಸತ್ತವರಾರೊ (ರರ್ಮಾಮ್ಮ. ೯-೭೬). 
[ಬತ್ತಲೆ 4 ಇರ್ಮು (ಇಇರ್‌) 1 

“ಬತ್ತಲಿರ್‌' ನೋ. 


೩೭-೨; 


ವತ್ತ - ಅನ್ನ ; 


ಬತ್ತಲಿರು 


ಬತ್ತಲ್ಲು (ನಾ). 


ಬತ್ತೆಲ್ಲು 
ಬತ್ತಲ್ಲೆ,. 


ಬತ್ತಲಿಸು 


ಬತ್ತಲಿಸು (ಕ್ರಿ). ಬರಿದಾಗಿರು; ಬೋಳಾಗಿರಂ: ಎಲೆಗಳಿದು 
ಬತ್ತಲಿಸಿ ನಿಂದ ತರುಕುಲದಂತೆ (ರಾಗರ- ರೇ. 38೪-೦೬); ಅಜ್ಞಾನವೇ 
ಸುತ್ತ ಬತ್ತಲಿಸಿದೆ (ಗಂಗಾಕ, ೫೨-೦೬). 
[ಬತ್ತಲ್ಮು ( ಆಬತ್ತಲೈ) ೪+ - ಇಸ್ಕು) 

ಒಣಗಿದ ತರಕಾರಿ, ಹಣ್ಣು ಮುಂತಾದುವು ; 
ತಳಲಂ : ಮಾವಿನ ಬತ್ತಲು ಹುಣಸೆಯ ಹಣ್ಣು , * . ತೆದುಕಿನ ತಿರುಳು 
ಇವು ಸಂಭಾರವಸ್ತುಗಳು (ಸೂಶಶಾ- ೪-೦ ೨0). 

[ಬತ್ತು + -ಇಅಲು ( ಎ ಅಲ್ಫಾ) ./ ತಮಿ. ವಜ್ಜಲ್‌] 
“ಬತ್ತಲ್ಲೆ' ನೋ. 
ಬತ್ತಲ್ಕು, ಬೆತ್ತಲೆ (ನಾ). ೧. ಮೈವೆಂಲೆ ಬಟ್ಟೆ 
ಮೊದಲಾದುವುಗಳ ಹೊದಿಕೆಯಿಲ್ಲದಿರಂವುದು; ನಗ್ನತೆ : ಬತ್ತಲೆ 
ಪೂಜ್ಮಮಲ್ಲದೊಡೆ . . . ಬತ್ತಲೆಯಿರ್ಪ ಮಕ್ಕಳುಗಳಂ . . . ಕಂಡು 
ಮಾನಿಸರ್‌ ಸತ್ತವರಾರೊ (ರರಾಕ್ಕು. ೪-೭೬); ಬತ್ತಲೆಯ ಬಾಳ್ವೆಣಂಗಳು 
ಸುತ್ತ ಮುಂತ್ತಿರಲು (ವಾಗೀರ. ರೇ. ೨೬೫-೦); ಎಲೆ ಮಗಳೆ ನಿಮ್ಮ ಸವಣರ್‌ 
ಸತ್ತೂ ದೇವಲೋಕದೊಳು ಬತ್ತೆಲೆಯ ಸವಣರಾಗಿ ಪುಟ್ಟುವರ್‌ (ಪುಕ್ಕಾಸ್ತ್ರ. 
೩-೪೬ ಐ). ವಿ. ಬರಿದಾದುದು; ಶೂನ್ಯವಾದುದು; ರಿಕ್ಕವಾದುದು : 
ಹೊತ್ತೂ ಮುಣುಗುತ ಬಂತು ಬತ್ತಲೆಯ ಜಗಕೆಲ್ಲ (ಕನ್ನಕಾ. ೨3೪೯): 
೩. ದಿಗಂಬರಸಂನ್ಮಾಹಿ; ಜೈನಭಿಕ್ಷು : ಪುತ್ತುಂ ಬತ್ತಲೆಯುಂ 
ಬಾದಿಲ್ಲೆಂಬೀ ನಾಲ್ಗುಡಿಯುಂಟಪ್ಪುದು (ರರ್ತಾ್ಮು- 5-೬೦; ಎಲೆ 
ದೇವರೆ ಪುತ್ತುಂ ಬತ್ತಲೆಯುಂ ಬಅಾದಿಲ್ಲದೆಂಬರ್‌ (ಯೋನ, ೪-0೩) - 
(ಗು). ೪. ನಗ್ನವಾದ ; ಬರಿಮೈಯಿಂದಿರಂವ : ತದಾಮ್ರವನ 
ದೊಳೊರ್ವಂ . . . ಬ[ಶಕಾಕಾಂ. ಬೆ]ತ್ತಲೆ ಮರುಳಂತೆ ತನ್ನೊಳೆ ಮಿನು 
ಕುತ್ತ್ತಿಂ ಮೋನದೊಳಿರ್ಪರ (ರರ್ಮಾಮ್ಮ. 6-30): ಎತ್ತಿದ ಕಯ್ಯ ಕತ್ತಿಗೆ 


10 


ಭಯಂಗೆೊಳ್‌ . . - ಬಪ್ಪ ಬತ್ತಲೆ ಮರುಳ್ಗಳ್‌ ತಂಡದಿನೇಂ ಮಹೋ 
ಗ್ರಮೋ (೧ಂಹಂ. ೨-0೩). ಬತ್ತಲ್ಮು : ೨. «ಬತ್ತಲಿಸು' ಪರಾ.|:6 
ಬೆತ್ತಲೆ: ೫. ಮುಚ್ಚ್ಚುಮುರೆಯಿಲ್ಲದಂದಂ; ನಿಚ್ಚಳವಾದುದು : 
ಇದೂ ನಾಟಕವಲ್ಲ . . . ಕೇವಲ ನಿಜ. ಬೆತ್ತಲೆಯ ಸತ್ಯ (ರಂಗಶಾ. ೦೭೨). 


ಓ. ಮುಚ್ಚುಮರೆಯಿಲ್ಲದ; ನಿಚ್ಚಳವಾದ : 
ತೋರಿಸುತ್ತಿದೆ ಡೌಲು (8೦ಮು- ೩೦-೦). 

ಬತ್ತಲೆಗುದುರೆಇ ಜೀನು ಹಾಕಿರದ ಕುದುರೆ: ಗಂಡ ಮಾದೇವರಾಯ 
ಹಶ್ತಿದ ಬತ್ತಲೆಗುದುರಿ ಹತ್ತಿದ ಬತ್ತಲೆಗುದುರಿ ಹೊಂಟಾನತ್ತೆಯ 
ಮನೆಗೆ (ಳನ್ನರಾ- 6೨-09). 

[ದೇ.॥ ತುಳ:, ಬತ್ತಲೆ, ಬೇತಲ್‌,. ಬೇತಾಳ; ತೆಲು. ಬಿತ್ತಲ] 
ಬತ್ತಲೆ, ಬೆತ್ತಲೆ, (ಅ). ಮೈಮೇಲೆ ಬಟ್ಟೆಯಿಲ್ಲದೆ ; ನಗ್ನವಾಗಿ ; 
ವಿವಸವಾಗಿ ; ಬೇಡಿದ ಭೂಷಣಂಗಳಂ ಬತ್ತಲೆ [ಶಾಕಾಂ. ಳಿ) ಬಾಂಗಿ 
ತಾಂಗುವಳಿ (ಕುಂಕ್ಯ. ೭-60); ಒರ್ವಳ್‌ ನೀಲ್‌ ಮೈಯೊಡ್ಡಿ ಬತ್ತಲೆ 
ನಿಂದಿರ್ದಳಿರಲ್ಲೆ ತೀರ್ದ ರತಖೇದಶ್ರಾಂತಿಯಿಂ ಬಿಚ್ಚತಂ (ಸೂಸು. 
99-೬9); ಬತ್ತಲೆ ತಿರುಗುವ ಜನರಿರುವೆಡೆಯೊಳು ಅಗಸನು ಮಾಡುವು 
ದೇನಂ (ಇಂಜಾಶ. 086-೬6). ಬೆತ್ತಲೆ: ಎಲೆ ಯತಿ ಮುಕ್ತಭಾವ 
ನೀನೇಕೆ ಬೆತ್ತಲೆ ಬಂದೆ (ಕೀಖಸಂ- ೪-೦3) ; ಹುತ್ತವನೇಜ್‌ದವರು 
ಹುಲ್ಲುಗಳ ಕಚ್ಚಿ ಬೆತ್ತಲೆ ನೀರ ಹೊಕ್ಕವರು ಕತ್ತಿ ಕಠಾರಿಯ ಬಿಸುಟ 
ಕಾಲುಳಿನ ಮೊತ್ತವನೇನ ಬಣ್ಣಿಸುವೆ (ಕಂಠಂ, ೦೩-೪೭). [ವಬತ್ತಲೆ,] 
ಬತ್ತಲೆಗ, ಬೆತ್ತಲೆಗ (ನಾ). ೧. ದಿಗಂಬರಸಂನ್ಕಾಸಿ ; ಜೈನಭಿಕ್ಷಂ: 
ಈ ನಿನ್ನರ್ಧಗಪ್ಪಡದ ಯತಿಯರ ಥರ್ಮಮೊಳ್ಳಿತಲ್ತಿವರುಟ್ಟರಂ 
ಮುಲ್ಲರ್‌ ಬತ್ತ[ಉಾಕಾಂ- ರ್ಬೆ]ಲೆಗರುಮಲ್ಲರ್‌ 
ತಲೆವಜಾದುಟ್ಟುದಿಕ್ಕಿ 


ಬೆತ್ತಲೆ ಬದುಕ ಸುತ್ತಿ 


40 


(ವಡ್ಮಾರಾ ೩-೦೨) ; 
ಸುರಲೋಕಸುಖಂಗಳನುಣೈವೆಂಬ ಬತ್ತಲೆಗರ 


೬೨೨೮ 


ಬತ್ತಾಸು 


ಮಾತುಗೇಳದಿರು (60. ೨-೪) ; ಸತ್ತು ಸಗ್ಗದ ಸತಿಯರನು ಕೊಡುವೆ 

ನೆಂಬ ಬತ್ತಲೆಗರ ಮಾತು ಕೇಳಿ ಉತ್ತಮ ರೂಪವಶಿಯರ ಭೋಗಂಗಳ 

ನೊತ್ತರಿಸುವೆನೆನಬಹುದೆ (ಶೇವಿಂಸಂ. ೩೪-೩೪). ಬೆತ್ತಲೆಗ : ೨. ಬೆತ್ತಲೆ 

ಯಾಗಿರುವವನಂ ; ನಗ್ನ : ಉಡಿಗೆ ತೊಡಿಗೆ ಇಟ್ಟವರು ವೇಸಿಯಂ 

ಸೋಂಕಲೊಡನೆ ಬೆತ್ತಲೆ[ಕಾಕಣಾ. ಲಿ)ಗರಾಗಿಹರು (ಗೊಮ್ಮಕ- 3-೦೦೦). 
(ಬತ್ತಲೆ, + - ಗೃ? 


ಬತ್ತಲೆಗಣ್ಣು. ಬೆತ್ತಲೆಗಣ್ಣು (ನಾ). ೧. (ಆಲಂ) ಜ್ಞಾನದ ಪ್ರಭಾವ 


ವಿರದ ಕಣ್ಣೂ : ಕತ್ತಲೆಯ ಗವಿಯಯ್ಯ ಕ₹ವಿಹೃದಯದಾ ಗುಹ್ಮ; 
ಬಯಲು ಬತ್ತಲೆಗಣ್ಣಿಗದು ಅಸಹ್ಯ (68ಕೇ. ೨-೦೨). ಬೆತ್ತಲೆಗಣ್ಣು : 
೨. ಕನ್ನಡಕದ ಸಹಾಯಂನ್ನು ಹೊಂದದ ಕಣ್ಣು ; ಬರಿಗಣ್ಣು 
ಆ ಮಹಾರತ್ನದ ಪ್ರಭೆ ಅವನ ಬೆತ್ತಲೆಗಣ್ಣಿನ ಮೇಲೆ ಬಿದ್ದೊ ಡನೆಯೇ 
ಅವನು ಕುರುಡನಾದನು- (ಯೋರಪು. ೬6). [ಬತ್ತಲೆ 4 ಕಣ್ಣು(-೭ಕಣ್‌)] 

ಬತ್ತಲೆಯಿರ್‌ “ಬತ್ತಲಿರು' ನೋ. 

ಬತ್ತಳಿಕೆ 'ಪತ್ನಳಿಕ್ಕೆ' ನೋ. 

ಬತ್ತಳಿಗೆ `ಪತ್ತಳಿಕ್ಕೆ' ನೋ. 

ಬತ್ತಾಯ, ಭತ್ತ, ಭತ್ತಾಯ. ಭತ್ತೆ. ಭತ್ಯ (ನಾ). ೧. ಬತ್ತದ 
ಬೆಳೆಯಿಂದ ಬರಂವ ಉತ್ಪನ್ನ -ವರಮಾನ : ಕಾಡರಂಬ ನೀರಾರಂಬಕೆ 
ಸಲುವ ಕೆಆ್‌ ಕುಂಟೆ ಕೊಣನು ಅಬೆ ಅಚುಕಟುದರೆ ನೆಡಳೆ ಸಕಳಾ 
ಬತ್ತಾಯ (ಎಳ. ಸ (8). ಕೋಲಾರ. ೩೦೪-೦೩ ; 17ನೆಯ ಕತ). ೨. ಜೀವನ 
ನಿರ್ವಹಣೆಗಾಗಿ ಕೊಡುವ ಹಣ; ಜೀವನಾಂಶ: “ ಬತ್ತಾಯ- 
ಭೃತ್ಯಾ - ಆಶನಾರ್ಥ” (ತರ್ಯಕೋ. ೨೪) ; ಆಂ ಬಂದ ದಿನಮೊದಲಿಂದು 
ತನಕೆನ್ನ ಹಿಂದುಳಿದ ಬತ್ತೂಯ ಬಂದುದು (ಹಕಕಾ- ೦೦-೮6). ಭತ್ತ್ಯ 
೩. “ಸರ್ಕಾರಿ ನೌಕರರಿಗೆ ನೀಡುವ ಹೆಚ್ಚು ವರಿ ಸಂಬಳ ; ನ್ಯಾಯಾ 
ಲಯವು ಸಮನ್ನುಗಳನ್ನು ಜಾರಿ ಮಾಡುವಾಗ ತಾತ್ಕಾಲಿಕ 
ನೌಕರರಿಗೆ ಕೊಡುವ ಹಣ. ಕಚೇರಿ ಕೆಲಸದ ಮೇಲೆ ಮಾಡುವ 
ಪ್ರಯಾಣದ ಖರ್ಚಿಗಾಗಿ ಸಿಬ್ಬಂದಿಗೆ ಕೊಡಂವ ಹಣ 
ಮುಂತಾದಂವು” (ಕಸ್‌ಗ. 899).. ಭತ್ತಾಯ : ೧. ಆ ದೇವರ್ಗ್ಗೆ 
ಬಯ್ಲಿನ ನಿವೇದ್ಯಕೆ ಭತ್ತಾಯ ಹೇರ್ಗೆ (ಎಕ. ೪11, ಶಿಕಾರಿ. ೨೬೬-೩ ; 3247): 


ಅರಸರ ಸಿದ್ಧಾಯ ಭತ್ತಾಯದೊಳ x x ವದಲು . , , ನೀವೇ] ದೃದ 
ತುಪ್ಪಕ್ಕೆ ಕೊಟ್ಟರು (೩323. ೫1 -- 11» ೨೦೬-೦೨ ; ? ). ಭತ್ತೆ: 
೩. ಸಂಬಳ, ಬಡತಿ, ಭತ್ತೆ ಪಿಂಚಣಿ, ಪದವಿ ಇವೇ ಈ ವರ್ಗದ 


ಪಂಚಪ್ರಾಣಗಳಾದವು (ಮಾವಾರ- ೫) ; ಮಾರಾಟದ ಉತ್ಪನ್ನದ ಮೇಲೆ 
ಭತ್ತೆ... ಪ್ರವಾಸದ ಸೌಕರ್ಯ ಇವೆಲ್ಲ ಇದ್ದುವು (ವಾತ್ಮಲ್ಮ” ೩೩). 
ಭತ್ಯ : ೩. ಇಲಾಖೆಯಲ್ಲಿದ್ದಾಗ ನೂರೆಪ್ಪತ್ತೈದು ರೂಪಾಯಿಗಳ ಸಂಬಳ 
ಬರುತ್ತಿತ್ತು. ಮೇಲೆ ಭತ್ಯೆ ಬರುತ್ತಿತ್ತು (ರಂಗಳ. ೩) ; ಸುಲ್ತಾನನ 
ರಾಜ್ಯದಲ್ಲಿ ಹೋದ ಕಡೆಯಲ್ಲೆಲ್ಲಾ ನಮಗೆ ಬೇಕಾದ ಭತ್ಯವನ್ನೂ ಒದಗಿಸಿ 
ಕೊಡಬೇಕೆಂದು ಅಪ್ಪಣೆಯಾಗಿತ್ತು (ಪ್ರಾಣ. 17, 6[). "ಭತ್ತಾದಾಯು' 
ಪರಾ. [ಬತ್ತ ಆಯ್ಕ ./ ಹಿಂ. ಭಾತ್‌; ಮರಾ. ಭತ್ತಾ. / 
ಸಂ. ಭೃತ್ಯಾ- / ಲ್ಯಾಟಿನ್‌ . ಬಸ್ತ್ತವರ್‌, / ಇಂ. ೫೩1॥೩) 

ಬತ್ತಾಸ "ಬತ್ತಾಸಂ' ನೋ. 

ಬತ್ತಾಸು. ಬತಾಸು, ಬತ್ತಾಸ (ನಾ). ಸಕ್ಕರೆಯ ಪಾಕದಿಂದ ಮಾಡುವ 
ಬಗೆಬಗೆಯಾಕಾರದ ಬಗೆಬಗೆಯ ಬಣ್ಣದ ಒಂದು ಸಿಹಿ ತಿಂಡಿ: 
ಆ ರೊಕ್ಕ ಬೆಂಡು, ತಕ್ಕೊಂಡು ತಿನ್ನುವ 
(ಮುಂದಿಯಿ- ೪-೪೪) ; ಅವರು ಮಂಡಕ್ಕಿ, ಹುರಿಕಡಲೆ, ಬೆಂಡು, ಬತ್ತಾಸು 
ಕೊಂಡುಕೊಂಡರು (ಕಶಶ್ರು. ೩-೨೩). ಬತಾಸು : ಗೋದುವೆ ತಂಡುಲಾದಿ 
ಬಹುಚೂರ್ನಂಗಳೊಡೆವೆರಸಿ ಸಕ್ಕರೆಯ ಪರಿಪಾಕದಡಿಗೆಯಿಂ ಘೃತದೊಡನೆ 


ಕೊಟ್ಟು ಬತ್ತಾಸು 


ಬತ್ತಿ 


ಗೈದ ಲಡ್ಡಿಗೆ ಬತಾಸಂ ಕೊಡುತ (ಕಕರೋ- ೦೭-೬೦); ಗಂಡು 
ಹೆಣ್ಣಿನ ಮೇಲೆ , . , ಕಾಳು, ಬತಾಸು ಮುಂತಾದ ಸಿಹಿಶಿಂಡಿಗಳನ್ನು 
ಎಸೆಯುತ್ತಾರೆ (ಶ್ರರಾಇ, 11: ೪೪೭). ಬತ್ತಾಸ : ಸಕ್ಕರೆಯ ಬೆಂಡು ಬತ್ತಾಸ 
ಗಳ ಪರ್ವತವೇ ಬಿದ್ದಿತು (ಕಂ. ೬೦) ; ಬಂದ ಮುತ್ತೈದೆಯರಿಗೆ, 
ಕುವತಾರಿಯರಿಗೆ . . . ಪೇಢೆ, ಬತ್ತಾಸಗಳನ್ನು ಹಂಚುತ್ತಾರೆ 
(ಉತ ೩೨)- [4- ಹಿಂ. ಬತಾಸಾ, ಬತಾಶಾ; ಮರಾ, ಬತ್ತಾಸಾ, ಬತಾಸೂ) 
ಬತ್ತಿ (ನಾ). ೧: (ದೀಪಕ್ಕೆ ಹಾಕುವ) ಹುರಿ ಮಾಡಿದ ಹತ್ತಿಯ 
ಎಳೆ, -ತಿರಿ; ವರ್ತಿ : ಸೊಡರೊಳ್‌ ಬತ್ತಿಯುಮೆಣ್ಣೆಯುಮೊಡನಟಂದ 
ವೊಲಾಯುವುಂ ಶರೀರಮ[ಮ]ಮಳಂತೊಡದವೆ ನೋಂತಂ ಮುನಿ 
ಮುನ್ನೊಡವುಟ್ಟಿದು ವೊಡನೆ ತವುವುದ್‌ಚಿತ್ಕಮೆನಲ್‌ (ಶಾಂತಿಫು- ೯-0೦೮) ; 
ಪಣಿತೆಯೂ ಇದೆ ಬತ್ತಿಯೂ ಇದೆ ಜ್ಯೋತಿಯ ಬೆಳಗುವಡೆ ತೈಲಎಲ್ಲದೆ 
ಪ್ರಭೆ ತಾನೆನ್ಲಿಯದೋ (6ಕ50- ೦೪-೭6) ; ಬತ್ತಿ ಹೆತ್ತುಪ್ಪವನ್ನು 
ಹೊತ್ತಿಸಿದ ಫಲವೇನು. ಮತ್ತೊಂದು ಬೈವಕೆಅಗುವನ ಶಿವಪೂಜೆ ಹತ್ತಿ 
ಗೇಡು (ಸರ್ಕಾ. ೬೨). ೨. ಸಿಡಿಮದ್ದನ್ನು ಹತ್ತಿಸಲು ಬಳಸುವ 
ಒಂದು ಬಗೆಯ ಸಾಧನ : ದಾದಲ್ಮಾ. . -ಖಿಂಡಿಯ ಬುಯಿಗೆ ಮದ್ದು 
ಜಡಿದು, ಬತ್ತಿ ಸೇರಿಸುವ ಸನ್ನಾಹ ಮಾಡತೊಡಗಿದ (ಊಶಹ- ೫1, ೦೬೭); 
ಬತ್ತಿ ನೊಕಲಾರದ ಬಂಟ ದಳ ನಡಿಸ್ಕಾನೇ? (ಗರ). " ಜಾವಿಗೆಬತ್ತಿ 
ಪರಾ. ೩. ಕಂದೀಲು; ಮೋಂಬತ್ತಿ: (೪. ೪. ವಿರೇಚನಚಿಕಿತ್ಸೆಗಾಗಿ 
ಔಷಧದಲ್ಲಿ ಅದ್ದಿ ಗುದದಲ್ಲಿ ಇಡುವ ವೈದ್ಯಕೀಯಂ ಸಾಧನ ; 
ಔಷಧಿಯಲ್ಲಿ ಅದ್ದಿ ತೆಗೆದ ಹತ್ತಿಯಂ ತಿರಿ: ಸುರದಾರು ಸೊರೆಯ 
ಬೀಜಂ ಸುರವಾರುಣಿ ಬೆಲ್ಲಮೆಂಬಿವಿನಿತುಮನೊಂದಾಗಿರೆ ಮಿದಿದು ಮಾಡಿ 
ಬತ್ತಿಯನಿರಿಸುಗೆ ಗುದದೊಳಗೆ ಕಳೆಗುಮರಿಸೆಯ ಮೊಳೆಗಳ್‌ (ರೋಳೋಶ. 
೯-೪೪); ವಪುಣಿಸೆಯ ಪಣ್ಣ ಬತ್ತಿಯೊಳ್‌ ಸೈಂಧವಮಂ ಬೆರಸಿ 
ಗುದಮುಖದೊಳಿಡೆ ಬಾಹಿರಮಕ್ಕುಂ ಕಠಿನಮಾಗಿ ಬಿಗಿದಿದ್ದ ಮಲಂ 
(ಅಕ್ಕಕಾ- ೦೦-೨೭). ೫. ಸಂಗಂಧವನ್ನು ಲೇಪಿಸಿರುವ ಕಡ್ಡಿ: « ಅಗರಂ 
ಬತ್ತಿ”, " ಊದುಬತ್ತಿ' ಪರಾ. ೬. ಹೊಗೆಸೊಪ್ಪು ಸೇದಲು 
ಎಲೆಯಂನ್ನು ಸುತ್ತಿ ಮಾಡಿದ ಸುರಂಳಿ; ಬೀಡಿ, ಚುಟ್ಟಾ 


10 


ಮುಂತಾದುವು : ಬದುವಿನ ಮೇಲೆ ನಾಗಣ್ಣ ಬತ್ತೀ ಸೇದುತ್ತ 
ಕುಳಿತಿದ್ದ (ನೀರಿನ. 8) ; ಮಂದೀ ನಗಿಯೊಳಗ ಬತ್ತೀ ಕಮರಿನ 
ಹೊಗೀ ಎತ್ತು. ಇದೇನು ಖಾಟ ನಮ್ಮವ್ವಾ ! (ಹೊಸಂಸಾ. ಉ).|10 


೭. (ಆಲಂ) ಎಳೆಯ ಮಗು ; ಹಸಂಳೆ ; ಹಸಂಗೂಸಂ: “ಕುಡ 
ಬಾಲ್ಕೇ, ಹಸುಳೆತನದೊಳ್‌ . . . ಕುಡು ಬತ್ತಿ” (ಕಾಕಕ್ಕ- ೨೨೪) ; 
ತನ್ನ ತೊಡೆಯ ಮೇಲೆ ಮಗನನ್ನು ಕೂಡಿಸಿಕೊಂಡು ಹತ್ತು ತಿಂಗಳ ಬತ್ತಿಗೆ 
ಉಣ್ಣಿಸುವಂತೆ ಉಣ್ಣಿಸುವಳು (ನಂ. 060). ೮. (ಹತ್ತಿಯ) 
ಚೂರಂ ; ತುಂಡು: ದೇವಾರ್ಚನೆಗಳಾದಿ ವಿಧಾನದೊಳ್ಳುಳ] 
ಗಾಚೆರಿತರಾಗಿಹರಲ್ಲದುಣುವಾಗ ಪೀನಘಂಟೆಗಳುಳಿದು ಬತ್ತಿಗಳಾನಿಸುತ 
ಕರ್ನದಲಿ (ತ್ರಿ: 6-99) ;: ಕಿವಿಯ ಕುಳಿಗಳಲ್ಲಿ ಪಚ್ಚೈಕಪ್ಪುರದ 
ಬತ್ತಿಗಳೆನಿತ್ತ) (ಇಳಿಗೂರಿ. ೫0೬-೦).. 

ಬತ್ತಿಕೊಡು ಇ (ಆಲಂ) ಮೋಸ ಮಾಡು; ದಗಾ ಹಾಕಂ : ಈ 
ಹಾಳು ಸುಕಾಲಿ ಇವೊತ್ತೂ ಬತ್ತಿ ಕೊಟ್ಟ (ರೆಳುಮು. ೦೬೬) ; ನನ್ನ 
ದೋಸ್ತಿಗಳೇ ನನ್ನ ಬುಡಕ್ಕೆ ಬತ್ತಿ ಕೊಟ್ಟರು (ಕಂಗೂಂ. 68). ಬತ್ತಿಯಿಡು 
=ಕೆಡಕು ಮಾಡುವುದಕ್ಕಾಗಿ ಚಾಡಿಹೇಳಂ: ಹೊಟ್ಟೆಕಿಚ್ಚಿನಿಂದ ಕೆಲವರು 
ಬತ್ತಿಯಿಟ್ಟು ಅವರ ಸಂಸಾರವನ್ನೇ ಹಾಳು ಮಾಡಿದರು (ಕೂಂ). 
ಬತ್ತಿ ಹಚ್ಚು ಎ ಆಸ್ಟ್ರೋಟನೆಯನ್ನುಂಟುಮಾಡು : ನಾಲ್ಕಾರು ಜನರ 
ಮಧ್ಯೆ ಓಡಾಡಿ ಬತ್ತಿ ಹಚ್ಚುವುದೇ ಅವನ ಸ್ವಭಾವ (ಕೂ9)- 

[೯- ಹಿಂ. ಬತ್ತೀ, / ಸಂ. ವರ್ತಿ] 


40 


೬೨೨೯ 


5 |ಬತ್ತಿಗೆ (ನಾ). 


ಬತ್ತೀಸಕಲೆ 


ಬತ್ತಿಕೋವಿ (ನಾ). ಹತ್ತಿಯಿಂದ ಬೆಂಕಿ ಹಚ್ಚುವ ಸಿಡಿಮದ್ದಿನ 
ಬಂದೂಕ : ಬತ್ತಿಕೋವಿ, ಭರ್ಜಿ, ಈಟಿ, ಉದ್ಮಗತ್ತಿ, ಬಿಲ್ಲುಬುಣಗಳ 
ಸಾಹಸಿಗಳೂ ಅಲ್ಪ ಸ್ವಲ್ಪ ಇರುತ್ತಿದ್ದರು (ರರೆಮು: ೬೩). 

[ಬತ್ತಿ + ಕೋವಿ) 

ನೀರು ಮುಂತಾದ ದ್ರವಪದಾರ್ಥಗಳನ್ನು ತುಂಬಿ 
ಡಲು ಹಾಗೂ ಸಾಗಿಸಲು ಬಳಸಂವ ಚರ್ಮದ ಚೀಲ; ತಿತ್ತಿ: 
ನಾನಾವಿಧ ಪಾನಕದ ತುಂತುರುಗಳಿಂದ ಕೆಂಪುಗಿರುವ ಗೋಚರ್ವುದ 
ಬತ್ತಿಗೆಯಂ ಪಿಡಿದು (ಕ್ಮವಾಂ. 8). [ಆ ಸಂ. ಭಸ್ತಿಕಾ] 

ಬತ್ತಿಸು (ಕ್ರಿ). ೧. ನೀರಿಲ್ಲದಂತೆ ಮಾಡು ; ಒಣಗಿಸಂ ; ಇಂಗಿಸಂ : 
ಬತ್ತಿಸಿದನಂದಹಿತಸುಭಟರ ವೀರಶರನಿಧಿಯ (ಕುನ್ಮಾಲ್ರೋ. ೨-೨೪) ; 
ಉಗ್ರನೇಜುವ. ಮಹಾವಾಹನದ . . . ನಾಲ್ಕುಪಾದಾಗ್ರಹತಿಗೇಳ್ವ 
ಕೆಂಧೂಳ್‌ ಬತ್ತಿಸಿತು ಗಗನಗಂಗಾನದೀಜಲವನು (80ಶು. 99-00) ; ಈ 
ಖಳಬಲಸಾಗರವನು ಕುಂಭಜನ ಆಗಮದಂದದೆ ಬತ್ತಿವೆ (ಕಂನಂ. ೦೨-೮೬). 
೨. (ಬೆಂಕಿ, ದೀಪ. ವಂಂಂತಾದುವನ್ನು) ಆರಿಸು; ನಂದಿಸು : 
ಬಡಬಾಗ್ನಿಯ ಬಾಯುನೆಯ್ದೆ ಬತ್ತಿಸುವುದು ತೇಜಂ (ಎಳ. ೪11; ತಿನರೊ- 
೪೨೮೩ ; 1122) $ ಬತ್ತಿಯ ಬತ್ತಿಸಗೊಡದಲೆ, ಸುಡುತಿರಲು ಬೆಳಕಿನ 
ಕುಡಿಯಾಗಿ ಮೆರೆಯುವದು (ಕೋಗೀ- ೩-೯). ೩. ದ್ರವಪದಾರ್ಥ 
ವನ್ನು ಕುದಿಸಿ ಇಂಗಿಸಂ ; ಅಟ್ಟಿಸು : ಕಷಾಯವನ್ನು ಬತ್ತಿಸುವುದರಣ್ಲ 
ತುಸು ಹೆಚ್ಚು ಕಡಿಮೆಯಾದರೆ ಗಾಬರಿಯಿಲ್ಲ (ಮುಕಕು. ೨). ೪. ಅಡಗಿಸಂ; 
ಇಲ್ಲವಾಗಿಸು ; ನಾಶಮಾಡು: ಬತ್ತಿಸಿ ನೃಪೂಲರಾಟೋಪಮಂ 
ಕೋಪದಿಂ (೩ಕ್ತ್ರಾಂಗ. ೬೨-೦೯೬೮). [ಬತ್ತು + - ಇಸ್ಕು) 

ಬತ್ತೀಸ (ನಾ). ಒಂದಂ ಸಂಖ್ಯೆ ; ವಂೂವತ್ತೆರಡು : ಕಂಬಳಿಯ 
ಹಜಕಿನಲ್ಲಿ ಬತ್ತೀಸಕೋಟಿ ದೇವರ್ಕಳೆಲ್ಲರು ಸಿಕ್ಕಿ ಅಳಲುತ್ತ ಬಳಲುತ್ತಲೈ 
ದಾರೆ (ಟೋರೂ. 6-೨೯) : ಮಾದಿರಾಜಂ ಮತ್ತೆ ಬತ್ತೀಸಾದಿ ರಾಗಂಗಳಿ 
ಗನಿತು ದಂಡಿಗೆಗಳಂ ರಚಿಸಿ ವೇದಿಸಲು (81. ೦-೬ ; ಈ ವಚನಗಳು 
. * » ಅಂದು ಬಳಕೆಯಲ್ಲಿದ್ದ “ ಬತ್ತೀಸ ' ಎಂದರೆ ೩೨ ರಾಗಗಳಲ್ಲಿ ಹಾಡ 
ಲ್ಪಡುತ್ತಿದ್ದವು (ಸಂಗೀಕಂ. ೬೪). 
[೭ ಪ್ರಾ. ಬತ್ತೀಸ. / ಓಂ. ಮರಾ. ಬತ್ತೀಸ್‌. | ಸಂ. ದ್ವಾತ್ರಿಂಶತ್‌] 

ಬತ್ತೀಸಕಡಿ (ನಾ). (?) : ಬತ್ತೀಸಕಡಿಯ ಬಾಹರಪುಟದ ಗುಳವದ 
ಕಣಂಗಳ ಕುಳಿಶದಳಂ (ಅನಂತು. ೧೪-೬ ನ). "ಬತ್ತೀಸಾಯುಧ' ಪರಾ. 

[ಬತ್ತೀಸ + ಕಡಿ,] 

ಬತ್ತೀಸಕಲೆ (ನಾ). [ವೀಶೈ] ಮೂವತ್ತೆರಡು ಕಲೆಗಳು; ಈ 
“ ಮೂವತ್ತೆರಡು (ಬತ್ತೀಸ) ಕಳೆಗಳು: ಸದಾಚಾರ, ಸದ್ಭಕ್ತಿ. 
ಸಮ್ಮಕ್‌ಜ್ಞಾನ, ಸತ್ತಿ ಯೆಂ, ಸದ್ವರ್ತನೆ. ಸಗುಣ, ನಿರ್ಗುಣ, 
ನಿಜಗುಣ, ಸಚ್ಚರಿತ. ಸದ್ಧಾ ವ. ಅಕ್ರೋಧ. ಸತ್ಯವಚನ, ಕ್ಷಮೆ: 
ದಮೆ, ಭವಿಭಕ್ತಛೇದ, ಸತ್ಸಾತ್ರದ್ರವ್ಮಾರ್ಪಣ, ಗೌರವಬುದ್ಧಿ. 
ಲಿಂಗಲೀಯ, ಜಂಗಮಾನುಭಾವ, ದಶವಿಧಪಾದೋದಕ. 
ಏಕಾದಶಪ್ರಸಾದ. ಷೋಡಶಭಕ್ತಿನಿರ್ವಾಹ, ತ್ರಿವಿಧ ಷಡ್ವಿಧ 
ನವವಿಧ ಲಿಂಗಾರ್ಚನೆ. ತ್ರಿವಿಧ ಷಡ್ವಿಧ ನವವಿಧ ಜಪ. ತ್ರಿವಿಧ 
ಷಡ್ವಿಧ ನವವಿಧ ಲಿಂಗಾರ್ಪಿತ. ಚಿದ್ಭೂತಿ ಸ್ನಾನ ಧೂಳನಧಾರಣ. 
ಸರ್ವಾಂಗದಲ್ಲಿ ಚಿದ್ರುದ್ರಾಕ್ಷಧಾರಣ, ತಾ ಮಾಡಂವ ಸತ್ಯಶುದ್ಧ 
ಕಾಯಂಕ, ತಾ ಬೇಡುವ ಸದ್ಭಕ್ತಿ ಭಿಕ್ಷೆ. ತಾ ಕೊಟ್ಟು ಕೊಂಬುವ 
ಭೇದ, ತಾನಾಚರಿಸಂವ ಸತ್ಯ ನಡೆನುಡಿ. ತಾ ನಿಂದ ನಿರ್ವಾಣಪದ 
-ಇಂಶಿವು ೩೨ ಕಲೆಗಳು” (ಕಠ್ಕರ- ಕ. ಕೊಟ) : ಮೋಡಶಭಕ್ತಿಯ 
ಮಾರ್ಗವ ತಿಳುಹಿ ಬತ್ತೀಸಕಲೆಯ ನೆಲೆಯನಜುಹಿ . . . ನಿರೂಪವ 
ಕೊಡಲು (ಕನ್ಮರ. ಕ. ೩೩೩-೬೩೪). [ಬತ್ತೀಸ * ಕಲೈ? 


ಬತ್ತೀಸಪುತ್ಥಳಿ 


ಬತ್ತೀಸಪುತ್ಮಳಿ (ನಾ). ಮೂವತ್ತೆರಡು ಗೊಂಬೆಗಳು, ವಿಗ್ರಹಗಳು. 

ಬತ್ತೀಸಪುತ್ಕಳಿಕಥೆ, ಬತ್ತೀಸಪುತ್ಕಲಿಕತೆ ಎ ವಿಕ್ರಮಾದಿತ್ಕರಾಜನ 
ಸಿಂಹಾಸನದ ಎರಡು ಬದಿಗಳಲ್ಲೂ ಅಳವಡಿಸಿದ್ದ ಮೂವತ್ತೆರಡಂ 
ಗೊಂಬೆಗಳು ಸಜೀವವಾಗಿ, ಭೋಜರಾಜನಿಗೆ ಹೇಳಿದಂವೆಂದು 
ಭಾವಿಸಲಾದ ವಂೂವತ್ತೆರಡಂ ಕಥೆಗಳು : ವಿಚಿತ್ರವಸ್ತುಗಳನ್ನು 
ಕೇಳುವುದೆಂದರೆ ಮಕ್ಕಳಿಗೆ ಆನಂದ ಬತ್ತೀಸಪುತ್ಮಳಿಕಥೆಗಳು ಈ 
ಮಾದರಿಯವು (ರಾಂಕ್ರ. I» 30೪) ;: ಓದುವಾಗ . , . ಅದು ಬತ್ತೀಸ 
ಪುತ್ಮಲಿಕತೆಯಾದರೂ ಸರಿಯೆ ; ಯವನಯಾಮಿನಿಕಥೆಗಳಾದರೂ ಸರಿಯೆ 
ಮನಸ್ಸಿಗೆ ಸಂತೋಷವಾಗುತ್ತದೆ (ಮೂಳಕಕ್ಕ. ಇ). ' [ಬಶ್ತೀಸ 4 ಪುತ್ತಳಿ] 
ಬತ್ತೀಸರಾಗ (ನಾ). [ಸಂಗೀತ] ಪ್ರಸಿದ್ಧವಾದ ಮೂವತ್ತೆರಡು 
ಬಗೆಯ ರಾಗಗಳು; ಐ “ರಾಗಗಳು ೮ ಪುರುಷರಂಗಗಳಂ : 
ಭೈರವಿ, ಭೂಪತಿ (ಭೂಪಾಲ), ಶ್ರೀರಾಗ, ರಾಗಪಂಜರ, ವಸಂತ. 
ಮಾಲವ; ಬಂಗಾಲ, ನಾಟಕ (ನಟ್ಟ); ೨೪ ಸ್ತ್ರೀರಾಗಗಳು : 
ಭೈರವಿಗೆ : ದೇವಕ್ರಿಯಾ, ವೇಘರಂಜೀ. ಕಂರಂಜೀ; ಭೂಪಾಲಕ್ಕೆ : 
ಬೇಲಾವುಲೀ; ಮಲಹರಿ, ಭೌಲೀ ; ಶ್ರೀರಾಗಕ್ಕೆ : ಅಂಧಾಲೀ, 
ಭಲಾತೀ. ಮಾಹುರೀ; ರಾಗಪಂಜರಕ್ಕೆ: ದೇಶೀ. ಲಲಿತಾ, ತೋಡೀ; 
ವಸಂತಕ್ಕೆ : ರಾಮಕ್ರಿಯಾ,  ವರಾಲೀ, ಕೌಶೀ ; ಮಾಲವಕ್ಕೆ : 
ಗುಂಡಕ್ರಿಯಾ, ಘೂರ್ಜರೀ. ಗೌಲೀ ; ಬಂಗಾಲಕ್ಕೆ : ಕರ್ಣಾಟ 
ಗೌಲಿಕಾ. ಧನ್ಮಾಸಿಕಾ, ಕಾಂಭೋಜೀ ; ನಟ್ಟವಿಗೆ : ದೇಶಾಕ್ಷೀ; 
ಆಹರೀ, ನಾರಾಯಣೀ (ಅಭಸಂ. ೧೦೧೪-೧೦೨೪)” (ಶ್ರೀನತ್ನ- 
೩೭3) : ಎನ್ನ ಕಾಯವ ದಂಡಿಗೆಯ ವಸಾಡಯ್ಯಾ ೬ ೬ ೬ ಬಿಶ್ತೀ[ಶಾಕಾಂ- 
ಕ್ರಿ)ಸರಾಗವ ಹಾಡಯ್ಕಾ (ಇಸನ- 8೦೦) ; ಶಿವನ ಮೂರ್ತಿಯನೊಲಿದು 
ಪಾಡುತಂ ಬತ್ತೀಸರಾಗಂಗಳಿಂದೆ (ರಾಶಕ- ೨-೦೪). [ಬಶ್ತೀಸ + ರಾಗ] 
ಬತ್ತೀಸಲಕ್ಷಣ (ನಾ). ಮೂವತ್ತೆರಡು ಬಗೆಯ ಗುರುತುಗಳು. 
ಚಿಹ್ನೆಗಳು; p “(ಅ) ಲಕ್ಷಣ ೩೨ (ಆ) ವಂಹಾಪುರಂಷಲಕ್ಷಣ 
(ಬತ್ತೀಸಶುಭಲಕ್ಷಣ) ೩೨: ಪಂಚಸೂಕ್ಷ್ಮಗಳು: ತ್ವಕ್‌, 
ಕೇಶ, ಅಂಗುಲಿ, ದಂತ. ಅಂಗುಲಿಪರ್ವ ; ಪಂಚದೀರ್ಫ್ಥಗಳು ; 
ಭುಜ, ನೇತ್ರ. ಹನು. ಜಂಘಿ. ನಾಸಿಕ ; ಸಪ್ತರಕ್ತಗಳಂ--ಹಸ್ತ 
ತಲ, ಪಾದತಲ, ಅಧರೋಷ್ಮ. ನೇತ್ರ, ತಾಲ, ನಾಲಗೆ, 
ಉಗುರು ; ಷಡುನ್ನತಗಳು--ವಕ್ಷಃಸ್ಥಲ, ಕುಕ್ಷಿ. ಕೇಶ, ಸ್ಕಂದ, 
ಹಸ್ತ. ಬಾಯಿ; ಪ ಓಥುತ್ತ ಶ್ರ ಯಗಳಂ-ವಕ್ಷಸ್ಮಲ, ಕಟಿ, ಲಲಾಟ ; 
ಲಘುತ್ರಯಗಳು--ಗ್ರೀವಾ,. ಜಂಘಾ. ಶಿಶ್ನ ; ಗಂಭೀರತ್ರಯಗಳು 
ಸ್ವರ. ಕರ್ಣ, ನಾಭಿ (ಬೌದ್ಧ ಧರ್ಮಾನಂಸಾರ ಸಂಗ ಹ 
ಸಂ. ೨೨೪-೫). (ಆ) ಸಾಮಂದ್ರಿಕಲಕ್ಷಣ ೩೨: ಛತ್ರ, 
ಕಮಲ, ಮನುಷ್ಯ, ರಥ, ವಜ್ರ, ಕಚ್ಛಪ, ಅಂಕುಶ. ವಾಪಿ, 
ಸ್ವಸ್ತಿಕ, ತೋರಣ, ಚಾಮರ, ಸಿಂಹ, ವೃಕ್ಷ, ಚಕ್ರ. ಶಂಖ. 
ಹಸ್ತಿ. ಸಮುದ್ರ, ಕಲಶ, ಪ್ರಾಸಾದ. ಮತ್ಸ್ಯ. ಯವ, ಸ್ತಂಭ, 
ಸೂರ್ಯ, ಕಮಂಡಲ. ಪರ್ವತ, ಚವರೀ, ದರ್ಪಣ, ವೃಷ, 
ಪತಾಕಾ, ಲಕ್ಷ್ಮೀ, ಪುಷ್ಪಮಾಲಾ, ಮಯೂರ (ಹಸ್ತಸಾಮುದ್ರಿಕ 
ಶಾಸ್ತ್ರ ಸಂ. ೨೨೫- ೨೨೬). ಸ್ವಶರೀರ, ಕುಲಿಶ, ದ್ವೀಪ. 
ಸಮುದ್ರ, ಭವನ, ವಿಮಾನ, ಬಾಣ, ಗೋಪುರ, ಇಂದ್ರಕೇತು, 
ಶಂಕ. ಪತಾಕ, ಮುಸಲ, ಹಯ. ರವಿ, ಶಶಿ, ಸ್ವಸ್ತಿಕ, ದಾರು, 
ಕೂರ್ಮ, ಅಂಕುಶ. ಸಿಂಹ. ಗಜ, ವೃಷಭ. ಮತ್ಸ್ಯ. ಛತ್ರ, 
ಶಯ್ಯಾ, ಆಸನ, ವರ್ಧಮಾನ; ಶ್ರೀವತ್ಸ, ಚಕ್ರ. ಅನಲ, ಕುಂಭ 
(?) (ಶಾಸ್ತ್ರಸಾರಸಮುಚ್ಚಯ)” (ಕ್ರ್ರೀವಕೃ- ೩6೦). [ಬತ್ತೀಸ ಲಕ್ಷಣ] 
ಬತ್ತೀಸಶಸ್ತ್ರ (ನಾ). ಎ ಬತ್ತೀಸಾಯುಧ : ಕಲಿಗೆ ಮುಖದರ್ಪ್ವಣ 


೬೨೩೦ 


40 


ಬತು 


ಶೂ] 


ಬತ್ತೀಸಶಸ್ತ್ರಶಾಸ್ತ್ರಪ್ರ ವೀಣ (ಕೊಲ್ನಾಶಾ- ೯-೩೭ ; 1171); ಬಪ್ತೀಸಶಸ್ತ್ಯ 
ಗಳಲಿಟ್ಟು ಬೊಬ್ಬೆಯನಿಟ್ಟು . . . ಬಿತ್ತರದ ಪರಿಘಂ ಪೊಡೆಯೆ (ಕೊಕಾರಾ- 


೩-೦೫-೭) - [ಬತ್ತೀಸ 4 ಶಸ್ತ್ರ) 


ಬತ್ತೀಸಾಯುಧ (ನಾ). ಮೂವತ್ತೆರಡು ಬಗೆಯ ಅಸ್ತ್ರಗಳು; £ ಈ 


ಆಯುಧಗಳ ವಿವರದ ಬಗ್ಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ವ್ಯತ್ಯಾಸ 
ಗಳಿವೆ. “ಆಯಂಧ ೩೨ (ಬತ್ತೀಸಾಯಂಧ) : ಚಕ್ರ. ಭಿಂಡಿ 
ವಾಳ, ಭೃಶುಂಡಿ, ದೃಘಣ, ದಂಶಕಂಟಕ, ಇಳಾಹಸ್ತ, ಇಷು, 
ಮುಸಲ, ಮೌಖ್ಬಕ, ಮಯೂಖ, ಲಗುಡ. ಲವತ್ರ. ಪರಿಘ, 
ಪ್ರಾಸ. ಪಾಶ, ಶಕ್ತಿ, ಶತಘ್ನಿ. ಸೀರ, ಸ್ಥೂಣ, ತೋಮರ, ಗದಾ, 
ಗೋಶೀರ್ಷ. ಅಮುಕ್ತವಜ್ರ, ಆಸ್ತರ, ಅಸಿಧೇನುಕ, ಪಟ್ಟ ಸ, 
ಮಂದ್ಗರ, ಪಿನಾಕ, ಕಂಂತ, ಕಾಳರಾತ್ರಿ, ಯಾಪನ, ನಳಿಕಾ (ನೀತಿ 
ಪ್ರಕಾಶಿಕಾಸಂಖ್ಕಾರತ್ನಮಾಲಾ. ಪು. ೨೯೦); ಖಡ್ಗ. ಕರಾಚೂರಿ, 
ಕಕ್ಕಡ, ಕಡುಗತ್ತಿ, ಸಣೆಗತ್ತಿ. ಸಬಳ, ಈಟಿ, ಇದುರಂಗತ್ತಿ. 
ಉಬ್ಬಣ. ಕಬ್ಬಿ(ಣ)ಕೋಲು, ಚಕ್ರ, ಚಂಡು, ವೋತಿ, ಚಲ್ಲೆಹ, 
ಬಲ್ಲಿಹ, ಬಂಕು, ಬಾಣ, ನೆದೆ, ನರಾದಿ, ಶೂಲ, ಶಿರಾದಿ, ಚೂರಿ, 
ಚಿಕ್ಕಠಾರಿ, ಕಿರಸೆ, ಪರಶು. ಪಾಶ, ಪಟ್ಟೆಯ. ಮಟ್ಟ, ಅಂಕುಶ, 
ವಂಕಿ, ಲೌಡಿ, ಜವದಾಡೆ (?) (ಎಚಿಂ. ೧೬೩-೨೬೩. ೬-೪೩೪) : 
ಬಾಣ, ಖಡ್ಗ. ತೋಮರ, ಸ್ತೋಮ, ಸೃಗ, ಚೇರಿ, ಶಕ್ತಿ. 
ಯಖ್ಟಿ, ಭಿಂಡಿವಾಲ, ಪರಿಘ. ಪರಶು, ಗದೆ. ಪ್ರಾಸ. ವಂದ್ಗರ, 
ಮಂಸಲ, ಶೂಲ, ಪಾಶ, ಚಕ್ರ. ಮುಸಂಂಡಿ. ವಜ್ರ, ದಂಡ. 
ಹಲ, ಅಶನಿ, ಕುಂತ, ಅರಿಷ್ಟ. ಕ್ರಕಚ. ಪರಶು, ಶಂಕು, 
ತೋತ್ರ. ವೇಣು. ತ್ರಿಶೂಲ, ಕುಸೂಲ (ವಿದ್ಕಾಕ. ೧೩)” 
(8 ೀರತ್ತ- 88) : ಬತ್ತೀಸಾಯುಧದಲ್ಲಿ ಅಭ್ಯ್ಕಾಸವ ಮಾಡಿದರೇನು ಹಗೆಯ 
ಕೊಲುವರೆ ಒಂದಲಗು ಸಾಲದೆ (2ಸತ. ೩೩9) ; ಬತ್ತೀಸಾಯುಧಂಗಳು 
ಮೆಅಕಿವ ಕರಗಳಲಿ ತೊನೆವ ಶ್ರೀಮೂರ್ತಿಯನು ನರಹರಿ ದನುಜಗಾಗಳಿ 
ತೋಚುಶಿರಲು (ಸಂಭಪ- ೮೪೪) ; ಜಡಿವ ಬತ್ತೀಸಾಯುಧಂಗಳ ಸುಭಟರ 
ಬೆಡಗಿನ ನಿಕರವೊಪ್ಪಿಹುವು (ಕಂಠಿ. ೬-೩೪)- [ಬತ್ತೀಸ 4 ಆಯುಧ] 


ಬತ್ತು, (ಕ್ರಿ). ೧- ಒಣಗು; ಆರು ; ಇಂಗು: “ಬತ್ತು ನಿರ್ದವೇ” 


(ಕಮರ) ; ಕೆಮ್ಮೂಂ . . . ಬಾಯ್‌ ಬತ್ತುವುದುಂ (ಪಡ್ನಾರಾ. ೫೩-೩); 
ಒಡಲುರಿಗುಂ ಮನಂ ಮಹುಗುಗುಂ ಬಾಯ್ಬಿ ಡದೆ ಬತ್ತುಗುಂ 
(ಅರಿಪು- ೦೨-೪೦) ; ಕುರುಪತಿ ನಿನ್ನ ಪೊಕ್ಕ ತೊಟ್‌್‌ಗಳ್ಳೊೊದಲಾಗಿರೆ ಬತ್ತಿ 
ದಪ್ಪುವು (ಗರಾಯು. ೬-೦3): ಸಾಗರ ಬತ್ತಲೆಡೆಯಲಿ ನಿಂದ ನೀರ 


ವೊಲಾಯ೨,೪ ಕುರುಸೇನೆ (ಕುತ್ಕಾಕ ೨-೩). ವಿ. ಬದರಿದಾಗು; 
ಶೂನ್ಮವಾಗು ; ಖಾಲಿಯನಾಗಂ: (೪. ೩. ಗೊಡ್ಡಾಗು; 
ಬರಡಾಗು : ಹತ್ತುಮತ್ತರದ ಭೂಮಿ ಬತ್ತುವ ಹಯನು 


ನಂದಾದೀವಿಗೆಯ ನಡೆಸಿಹೆವೆಂಬವರ ಮುಖವ ನೋಡಲಾಗದು (0ಸವ. 
೨೨೩). ೪. ಸೊರಗು; ಜೋಲು; ಕುಗ್ಗು: ತಾಪತ್ರಯದೊಳಿ 
ಕುದಿದೆಂ ಬತ್ತಿದೆಂ ಬಾಡಿದೆಂ ಯಾತನೆಗೊಂಡೆಂ (ಕಕ್ನಾಕ- 9-೨೨); ತೊಗಲು 
ಸಡಿಲಿದ ಗಲ್ಲ ಬತ್ತಿದ ಹೆಗಲು ನಜುಕಿದ ನರೆತ ವಿಸಾಸೆಯು. . - ಮುಖ್ಬನ 
ಮುಗುದನೀತನ ಕಾದ ಹೇಳಿದು ನಗೆಯ ಸುರಿದೈ (ಕುಪ್ಶಾಭೀ, ೦-೩೫); 
ಬತ್ತಿರ್ದ ಮೊಲೆಯ ಕುಪ್ಪು ಸದೊಳಜುವೆಯ ಚೆಂಡನೆೊತ್ತಿ ಬಿಗಿದುಂ. . - 
ಹಣ್ಣುಮ:ದುಕಿಸೂಳೆಯರೆಸೆದರು (ಕಂತು. 0೦-೭೩೬). ೫. ಮಂಕಾಗು:; 
ಕಂದು; ಕಾಂತಿಯಿಲ್ಲದಿರು : ಬತ್ತಿರ್ದ ವಕ್ತಾಂಬುರುಹಂ ಮಿಂಚಾ 
ಗಲಿರ್ಪಂ ತೊಡೆದು (ರಕಳು. 5-06೭); ಬಾಗಿದೊಡಲಿನ ಬತ್ತಿದಾನನದ. . - 
ಶಬರಿಯ ಸುಪ್ರಸಿದ್ಧೆಯ ಸಾರ್ದರೊಲವಿನಲಿ (ತೊರರಾ. ೩-೦೨-೨೪). 
೬. (ಧ್ವನಿಯು) ಕುಗ್ಗು: ಕಡಮೆಯಾಗು : ಚೀಜದೆ ಬತ್ತದೆ ಜತಿ 


ಬತ್ತು 


ಕಿ 


ಜಾತಿ ಕಟ್ಟಣೆ ಜಾಆದೆ . . . ಸವಿದೋಅಳ್‌ ಹಾಡಿದರು ಗಾಯಕರು 
(666. 9-9). ೭. ದ್ರವಪವಾರ್ಥವು ಕುದಿದು ದ್ರವಾಂಶವು 
ಕಡವೆಂಯಾಗಿ ಗಟ್ಟಿಯಾಗು : ಅಟ್ಟು: ಕಾಯೆ ಬತ್ತಿದ ಹಾಲು 
ಚಿಲುಪಾಲೆನಿಕ್ಕು (ಕೂಗರಾ. ೬೪-೨); ಎಳೆಯ ಹಲಸಿನ ಕಾಯ ಕುದಿಸಿ 
ಮತ್ತೊಮ್ಮೆ ಹಾಲೊಳಗುಪ್ಪನಿಕ್ಕಿಯದ ಬತ್ತೂವಂದದಿಯಟ್ಟು (ತೊತತಾ. 
೪-9೩). ೮. ಇಲ್ಲವಾಗು ; ಮಾಯವಾಗು : ಕುಮುಂದಂಗಳ ನಗೆ 
ಬಶ್ತಿದುವು ಪಾಯ್ತೂ ನೇಸಜ್‌ನಾಗಳ್‌ “ಬಚ್ಚು” 
ಪರಾ. 

(ದೇ. ॥ ತಮಿ. ಮಲ. ವಜ್ಜಿ; ತುಳು. ಬತ್ತು; ಕೊಡ. ಬತ್ತ್‌; 
ತೆಲು.. ವತ್ತು, ವರುಟು, ಕೋಲಾ. ವತ್‌ ; ಪರ್ಜಿ. ವೆತ್ತ್‌, ವೆಟ್ಟ್‌; 
ಗಡಟ. ವಟ್‌; ಗೊಂಡಿ. ವತ್ತಾನಂ; ಕುರುಖ್‌. ಬತ್ತಾನಾ] 

ಬತ್ತು, (ನಾ). ಒಣಗಿದುದು; ಒಣಕಲಂ; ಶಂಷ್ಕವಾದಂದು. 

ಬತ್ತಾಗು ನ ಒಣಕಲಾಗು ; ಬಾಡಂ : ಬಿತ್ತು ಮರ ಪಲ್ಲವಿಸಿ 
ಫಲವಾಯ್ತೂ ತಳಿತ ಮರ ಬತ್ತಾಯ್ತುು. - - ಬತ್ತಿದುವು ಕೆರೆ ಭಾವಿ 
ಹರಿ ಚಕ್ರವಂ ತುಡುಕಲು (ಶುಕಂಗ. ೨೨-೪೦). [೩೬ ಬತ್ತು 

ಬತ್ತುಂಬಯ `ಬತ್ತುಂಬಯನ್‌' ನೋ. 
ಬತ್ತುಂಬಯನ್‌, ಬತ್ತುಂಬಯಂ (ನಾ). ಹಾಲು ಕೊಡಂವುದನ್ನು 
ನಿಲ್ಲಿಸಿದ ಹಸಂ; ಗೊಡ್ಡಾಕಳು: ಬತ್ತುವುದು ಪಯೆನ್‌, ಬತ್ತುಂಬಯುನ್‌ 


(ಲೀರಾವ. ೩-೫): 


(ಕಲ್ಲಾತಾ- ೩೩4): ಬತ್ತೂಂಬಯ : ಬಕಾರಕ್ಕೆ_ಬತ್ತ್ತಂಬಯಂ, 
ಬತ್ತೊಂಬಟ್‌ೌ (ಕರು. ೦೩೦ ಶ್ರಯೋ). [ಬತ್ತ್ತ್ಮ, 4 ಪಯನ್‌] 30 
ಬತ್ತುಂಬಟ್‌ (ನಾ). ಒಣಗಿದ ಬಟ್ಟೆ; ಆರಿದ ಅರಿವೆ : ಬಕಾರಕ್ಕೆ - 


ಬತ್ತಂಬಯಂ, ಬತುಲ್ರಬಟಾ, ಅಟ್ಟುಂಬರಿ (ಕಮದ. ೦೭೦ ಶ್ರಯೋ)- 
[ಬತ್ತ + ಪಬ್‌ಟ್ಪ 
ಬತ್ತುಗೆ (ನಾ). ತೇವವನ್ನು ಕಳೆದುಕೊಳ್ಳುವಿಕೆ; ಒಣಗುವಿಕೆ : ಸುರಿವ 
ಬಾಷ್ಟಜಳಂ ಕರುಣಾರ್ದಹಾರವಂ ಬಳಿಯಿಸೆ ಬಾಯ ಬತ್ತಾಗೆಯ 
ನಿಂತೆರ್ದೆಗೆಟ್ಟಟುತುಂ . . . ಬಿಟ್ಟಳಂದಜಿತಸೇನೆ (ಕುರ್ರತ್ಯ- 
[ಬತ್ತು + -ಗೆ] 
ಬತ್ತುವಸುರು (ನಾ). ತೆಳ್ಳಗಿರುವ ಹೊಟ್ಟೆ; ಒಳಸೇರಿದ ಹೊಟ್ಟೆ : 
ಲೀನಾಖ್ಯೆ ಲೀನವೆಂಬ ವೆಸರ್ವಡೆದ ಗರ್ಭದಲ್ಲಿ-ಬತ್ತೊವಸುರಿನಲ್ಲಿ (ಕಾಶಕೀ- 


8-00) - 


೨-೨-೨೦ ನ). [ ಬತ್ತೂ + ಬಸುರು (ಎಬಸೀಿು) ] 30 
ಬತ್ತುವಾಲ್‌ (ನಾ). ಕುದಿಸಿ ಇಂಗಿಸಿದ ಗಟ್ಟಿಯಾದ ಹಾಲು; 
ಕೆನೆಹಾಲಂ :  ನಎರಕ್ಕಿಯೋಗರಂ ಕೂಡಿದ ಬತ್ತುವಾಲ್‌ ಮಿಸುವ 


ಗಲ್ಲೆವೊಸರ* ಮೊದಲಾದವೆಲ್ಲಮುಂ ಜೋಡಿಸಿ (ಹಾ ಈಾಸ್ಯ 0-5-8). 
(ಬತ್ತು, + ಪಾಲ್‌] 

ಬತ್ತೆ (ನಾ). (ಔಷಧಿ, ಅಡಕೆ ಮುಂತಾದುವನ್ನು) ಅರೆಯಲು 
ಅಥವಾ ಕುಟ್ಟಲು ಬಳಸಂವ ಕಲ್ಲಿನ ಅಥವಾ ಲೋಹದ ಒರಳಂ 
ಮತ್ತು ಗುಂಡು : ಕಬ್ಬಿಣದ ತರತರದ ಜೀನಸಗಳು-೧. ಆಡಕೊತ 
ಗಳು... ೫೭. ಬತ್ತೆಗಳು (ಖಲಬತ್ತೆ) (ಮಂದಾ. ೧೦೨) 
“ಕಲಬತ್ತು' ಪರಾ. [+ ಹಾರ. ಬತ್ತಾ; ಮರಾ. ಬತ್ತಾ, ಬತ್ತಾ] 

ಬತ್ತೆಮ್ಮೆ (ನಾ). ಹಾಲು ಕೊಡದಿರುವ ಎಮ್ಮೆ; ಗೊಡ್ಡೆಮ್ಮೆ : 
ತಂದ ಬತ್ತೆಮ್ಮೆಗಳು ಕರು ಹಾಕಿದುವು. ಹಾಲು ಮಾರಿದನು 
(9ಗು9. €4)- [ ಬತ್ತೂ, + ಎಮ್ಮೆ (-ಎರ್ಮೆ) ] 

ಬತ್ತೇರಿ 'ಬತೇರಿ' ನೋ. 

ಬತ್ತೆ (ನಾ). “ಬ' ಎಂಬ ಅಕ್ಷರ; ಬಕಾರ : ಸವನಿಸುಗುಂ ಬತ್ವ 
ಕೊರ್ಮೊ ವತ್ಯಮುಂ ವತ್ವದೆಡೆಗೆ ಬತ್ತಂ ಬಹುುಳ೦ (ಕಶುರ. ೨೫೪). 

[ಸಂ.] 


೬೨೩೧ 


ಬದೆಗು 


ಬದಂಗ 'ಬದಗ' ನೋ. 

ಬದಗ, ಬದಂಗ, ಬದೆಗ (ನಾ). ೧. ವಿಟ; ಜಾರ; ವ್ಯಭಿಚಾರಿ : 
ಜಾತಿಸೂಳೆಗೆ ರಣಭೀತನ ಪುಸಿನುಡಿವಾತನ ಖಳನ ಕೆಳೆಯನ ಬದಗನೆ 
ಬೂತಿನ ಮಾತು ದಿಟಿಮಲ್ಲು (ಕಾನ: ೨-೩೪) ; ಬಚ್ಚಣೆವಾತಿನ ಬದಗ 


ರ್ಗೊಲಿದೊಡೆ. . . ಪುಚ್ಚಣಿಯಹುದೆನುತೊರ್ವಳ* ಮುಗ್ದೆ ಗೆಯುಸುರಿ 
ದಳು ವಿದಗ್ಗೆ (8ಹುಳಾ. ೦೪-೩೦); ಒದವಿಸಿಯಾ ವಿಷಯಂಗಳ ಜೀವರ 
ಬದಗರ ಮಾಡುವಹಳೀ ಮಾಯೆ (ತಕ್ಕಶ. ೦೩೦-೪)- ವಿ. ಕೆಳದರ್ಜೆಯಂ 


ಸೇವಕ ; ಕೀಳಾಳಂ ; ಊಳಿಗದವನಂ : “ಬದಗನೆಂದು ಕೀಟಾಳ್‌” 
(ಕಕಶಾ. ೩೦-೩೩೩); ಬಡಿಕೋಲಂ ಪಿಡಿದು ಪರಿವ ಬದಗರುಮಂ ಬಿಟ್ಟರ 
ನಾಂತು ಪರಿವೊಟ್ಟಜೆಕಾಅರಂಮಂ . . . ಕಂಡು (ರತ. 5-009 ನ); 
ಬಿದ್ದಿನರ ವೀಳಯದ ಬದಗರು ಭಟರ ಮೋಡಿಯಲಿ ಹೊದ್ದಿದೊಡೆ 
ಹುರುಳಹರೆ (ಕುಪ್ಮಾ. ೦೪-೨೫), ದನವ ಉಯಂ್ವ್ವಿತ್ತಿರ್ಪ ಬದಗನೇಂ 
ಕಣ್‌ದಂ ಕಂಡಿದನೊ (ಕ್ಕು. ೯-೭). ೩. ದಡ್ಡ; ಮೂರ್ಹ; 
ತಿಳಿಗೇಡಿ : ಜಾಣ ಜಾಣೆಯರಾಟವೆಂಬುದು ಚದುರೆಂಗದಾಟದಂತಿಹುದಂ 
ಬದಗರ ಲೀಲೆಯಹುದು ಟೊಳ್ಳೆಗವಡೆಯ ಕೆದರ್ವ ಸೋಗಳೆಯಾಟದಂತೆ 
(ಕರತ. ೨೦-೦೪). ಬದಂಗ : ೧. ಜಡಿದೊಡೆ ಪೊಂಗಿ ಪಂದೊವಲ 
ವೊಲ್ಫೊಆಕಿಯೇಜುವ . . . ಮೊಕ್ಕಳಂಬಡುವ ಬದಂಗನಂ ಬೆಸ್ನಳಾಕಾಂ- 
ಬದಂಗಿ ದುರ್ಬೆಸ]ನಿಯಲ್ಲದಳಾತನನೊಟ್ಟೆ ಸುಟ್ಟವಪಳ* (ಊಕಾರ- ೨-೬೬) 
ಬದೆಗ : ೩. ಬದೆಗರಂದದಿ ಹೋರಲೇತಕೆ ಗೆಲವು ನಿನ್ನದು 
ಸೋಲವೆನಗೆ ಹೋಗಂ (೪6೬. 80-6೬). ೪. ಅಲ್ಪವ್ಯಕ್ತಿ: ಕ್ಷಂದ್ರ; 
ನೀಚ : ಇದು ತನಗೆ ಪರಿಣಾಮವಾಯ್ಕ್ಮೆಲೆ ಬದೆಗ ಹುಸಿವವರರಸ 
(8ಕಾಗ. ೩-೭-೦೩); ಬದೆಗ ದಶಮಂಖನೊರೆಜು ಬಾಡಬನ:ದರವರಿವುದೆ 
(ಉಕ್ತ ಳ, ೨೩-೦೪). 
[ಬದಗು 4 - ಅ. / ತಮಿ. ಪತಕ. / ಸಂ. ಪಾತಕ - ಪಾಪ] 
ಬದಗಿ (ನಾ). ೧. ಊಳಿಗದವಳು : ಸೇವಕಿ; ದಾಸಿ: ಏಕೆ ಕೆಣಕಿದೆ 
ಕರ್ಣ ಬೂತಿನ ಬೀಕಲಿನ ಬದಗಿಯನು (ಕುವ್ಮಾನ 01-0೪): ಕರ್ಣ. ಈ 
ಬದಗಿಯನ್ನೇಕೆ ಕೆಣಕಿದೆ ? ಯುದ್ಧದಲ್ಲಿ ಈನೆಯ ಭೀಮನು ನನ್ನನ್ನು 
ಮಂರಿಯುತ್ತಾನಲ್ಲವೆ? (ಸೂ. ೧೦೩). ೨. ಏನೂ ತಿಳಿಯದವಳಂ: 
ಮುಗ್ಧೆ : ನೋಡುವುದೆನ್ನೆರ್ದೆಯೋ ಕಣ್ಣೋ ಶಾ ಸೊಕಗಳಿ 
ಗೀಡಹುದಾತ್ಮನೊ ಪರಮನೊಯೆಂದಳ" ಬದಗಿಯವೊಲ್‌ ಚದುರೆ 
(ಉದ್ಕರೇ- ೪-೨1). [ಬದಗ 4 -- ಇ. /ತಮಿ, ಪತಕಿ] 
ಬದಗಿಗ (ನಾ). ನೀಚ ; ಕೀಳುಮನಷ್ಮ : : ಈಕೆಗೆ ಭೂತಚೇಷ್ಟೆಯೊ 


- ಬದಗಿಗರು ಸೈರಿಸದೆ ಕೂನ ಗಳನೆಸಗಿದರೆ (ತ್ರಳುತಿ. 1-೪9); 


ಪಿಟ ರರ 4 . ಶಣ್ಣೊ ಲೆಗೊಡಂಬಡುವ ಬದಗಿಗು ೬ ಗತ ಯೆಂದು 
ಯೊದೆಯೊಳಿನಿತಂ ದಯಂಗೊಡದೆ ಕಳಕಳಿಸುವಳ ನೋಡುತಿರಲು 
(ಶ್ರಶುಪು. ೪-0೩೪): [ಬದಗು + - ಇಗ] 


ಬದಗು (ನಾ). ೧. ಹಾದರ; ವ್ಯಭಿಚಾರ : ಎತ್ತಿದ ಬರ್ದೊ ಮೇಣ್‌ 
ಬದಗೊ[ಶಾಕಾಂ. ಬೆಆಗೊ] ಪೇಟಾವಿದೀಕೆಯ ಕೂರ್ಪೊ ಮೆಲ್ಲೊ 
(ಅಕಾ. ೨-೭೮); ಎನ್ನ ಮುಚ್ಚಿ ಬದಗೇಂ ಪೆಜಿತಾದುದೆ ಬೇಡ ಕೆಮ್ಮಗೆಂ 
ಮನೆಗುಸುಟೀಕೆ ತನ್ನ ಸುಖಕಲ್ಲದೆ ಕೇಳಿಕೆ ಯಾರ ಬಿಟ್ಟಿಯೋ (ಅಳಾರ- 
೨-೨೦೪). ೨- ತೊತ್ತುಗೆಲಸ; ಊಳಿಗ; ಸೇವೆ : “ಬದಗುಗೆಯ್‌” 
ಪರಾ. ೩. ಮೋಸ; ವಂಟಖಿ; ಠಕ್ಕು: “ಬದಸು. ಬದಗು-- 
ಕಾೌಟಿಲ್ಕಂ ” (ತಮರ. ಕಂ. ೨). ೪. ದಡ್ಡ ತನ; ಮೂರ್ಯತನ : 
ಲಿಂಗಾಂಗದ ಪುರುಳಚ್‌ಯದ ಮರುಳೇ ತಿಳಿಎನಿಸಲ್ಲದ ಬದಗಿನ ತಿರುಳೇ 
ಕೇಳು (ಉದ್ಕರೇ. ೩-೩೪). ಹ. ವ್ಯಭಿಚಾರಿ ಎಂಬರ್ಥದ ಒಂದಂ 
ಬಯ್ಗುಳಂ: ಬೆದರುಪುಲ್ಲೆಯ ತೆರಡೊಳವಳು ಕೆಟ್ಟೋಡಿ ನಡಗುತ್ತ 


ಬದಗುಗೆಯತ್‌ 


ಗುಡಿಯ ಕದಗಳಂ ಗಳಗಳನೆ ಮಂಚ್ಛಿಯಗುಳಿಯ ಜಡಿಯೆ ಎದೆಗುಂದಿ 
ಭೂತಂಗಳೋಡೆ ಸಿದ್ಧರ್‌ ನೋಡೆ ಬದಗು ಹೊಲೆಮಾಲೆ ನೀನೊಳ 
ಪೋಗಲ್ಪಿಡುವೆನೆ ಭಲರೆ ಎಂದಾರ್ದನೊಲಿದು (ಕತುಫ್ಯ- 
ಬದಗುಗೆಯ್‌ (ಕ್ರಿ). 


೩-0-೨೨) 
ತೊತ್ತುಗೆಲಸ ಮಾಡು; ಊಳಿಗ ಮಾಡು :| 
ಅರಸರ ದೆಸೆಯಿಂ ಮುನೆಯುಂ ಕವರ್ತೆವೋಪುದೂಂ ಫೆಅರ್‌ ಕೀಲಟಲೊ 
ಳೆಮ್ಮಬ್ಬೆಯುಂ ಮುಂತ್ತಬ್ಬೆಯುಂ ಸಾರ್ದು ಬದಗುಗೆಯನ್ನುಣೆ (ಅಂತ್ಯ. 
೩-೩೪ ನ); ಪೆಜರ ಕೀಲಟ್‌ಲಂ ಸಾರ್ದೆಮ್ಮಬ್ಬೆಯುಂ ಮುತ್ತಬ್ಬೆಯುಂ 
ಬದಗುಗೆಯ್ದುಣುಶಿರ್ಬನ೦ (ಕಾಪುಂಶ್ರು. ೦೮). [ಬದಗು 4 ಕೆಯ್‌,] 
ಬದಗುಳಿಗ (ನಾ). ಊಳಿಗ ಮಾಡಿ ಜೀವಿಸುವವನು ; ತೊತ್ತು : 
ಬದಗುಳಿಗನ ತೋಳ್ಕುಟ್ಟಿದ ಸಂದತಿಯೊಳಿಂಬಾಗದಂತೆ ಕೆಟ್ಟದು ಪುಟ 
ಮುಟ್ಟಿದ ದುಗ್ಮದಂತೆ . . . ಪತಿಗೆ ಶಯ್ಯಾತಳದೆೊಳ್‌ (ಯಶೋ: ೨-೩೪) - 
[ಬದಗ -- - . ಉಳಿಗೃ) 
ಬದಜಾತ (ನಾ)- ಕ್ಷಂದ್ರವ್ಯಕ್ತಿ; ಅಲ್ಪ; ನೀಚ : ಈ .ಬದಜಾತನನ್ನು 
ಹೊಡೆದು ಓಡಿಸೋ | (೨೦8ಮ. ೪೬೯). [೪ ಪಾರ. ಹಿಂ. ಬದ್‌ಜಾತ"] 
ಬದಣಿ "ಬದನೆ' ನೋ. 
ಬದಣಿಕೆ "“ಬಂದಣಿಕೆ"' ನೋ. 
ಬದಣೆ " ಬದನೆ ` ನೋ. 
ಬದಣೆಗಾಯಿ “ಬದನೆಕಾಯ*' ನೋ. 
ಬದಣೆಗುಪ್ಪೆ, ವದಣೆಗುಪ್ಪೆ (ನಾ). ಒಂದು ಸ್ಥಳದ ಹೆಸರು : ಬದಣೆ 
ಗುಪ್ಪೆ ನಾಮ ಅವಿನೀತಮಹಾಧಿರಾಜೇನ ದತ್ತೇನ ಪಡಿಯೇಟಜಕೊಳಂ 
ಊರೊಳ್ಹನ್ನಿರ್ಕ್ಕಣನ್ನುಗಜಕ್ಲಿಯ್ಹು (ಎಳ: 7. ೦-೦೯; 466)- ವದಣೆಗುಪ್ಪೆ : 
ಪುನ್ನಾಡುಎಡೆನಾಡುವಿಷಯೆ ವದಣೆಗುಪ್ಪೆ ನಾಮ ಗ್ರಾಮಃ (ಎಳೆ. 111 (3), 
[ಬದಣೆ («ಎ ಬದನೆ) * ಕುಪ್ಪೈ) 
| 


10 


ತಂ8ನ- ೨3೬೮-೩; 808). 
ಬದನಾಮಿ 'ಬದ್ನಾಮಿಾ ' ನೋ. 
ಬದನಿಕೆ " ಬಂದಣಿಕೆ' ನೋ. 
ಬದನಿದಿ (ನಾ). ಒಂದು ಸ್ಥಳದ ಹೆಸರು : ಮೂಡನ ಸೀಮೆ ಕಳ್ಳಿವೆಟ್ಟನ 

ಮೂಡಣ ಪೊರೆಯೆ ಮೂಹಜುಬೆಟ್ಟು ಒಳಗು ಮೂಡಣ ಬಡಗಣ 

ಕೊನ್ನೆಡು ಬಿದನಿದಿಯ ಬಡಗಣ ಒಳ್ಳೆ (ಮೇಟಿ. ೦೯೨೭. ೦೨೨-೬೩; 800)- 

[?] 
ಬದನೆ, ಬದಣಿ, ಬದಣೆ (ನಾ). ೧. ಒಂದು ಬಗೆಯಂ ತರಕಾರಿ ಗಿಡ 
ಮತ್ತು ಅದರ ಕಾಯಿ : ಬದನೆಯ ಪೊಸ ಬಿತ್ತಂ ತೋಡಿ ಬಯ್ತುಟ್ಟು 
ಕೂಷ್ಮಾಂಡದ ಫಲದೊಳದಂ ಮಧ್ವಾಜ್ಮದಿಂ ಮುಚ್ಛಿಸಲ್‌" ಪಣ್ನ್ಮೊದಎ 
ದಜಕೊಳೆ ಬಿತ್ತಂ ಕೊಂಡು ಬಿತ್ತಲ* ಏಚಿತ್ರಂ ಬದನೆಯ ಘಲಮಕ್ಕುಂ ಬಳ್ಳಿ 
ಕೂಷ್ಮುಂಡಮಕ್ಕುಂ (ರೋಕೊೋಶ. ೬-೩೩); ಕೂಷ್ಮಾ೦ಡವವರೆ ಬದನೆಗಳಿಂ 
ಲೇಸಾಗಿರೆ ಮಾಡಿದ ಸವಿಮೇಲೋಗರಮಂ 
ಕಾಂತೆಯರ್‌ (ರರೇಶ. ೨-೩). ೨. (ಆಲಂ) ಹುರುಳಿಲ್ಲದುದು; 
ಪ್ರಯೋಜನಕ್ಕೆ ಬಾರದುದು: ಪಂಪ ಹುಟ್ಟಿ ಭಾರತವ ಕಟ್ಟಿ 
ಹಿರಿ ಸಿದ್ದಪದವ ಮುಟ್ಟಿ ನಿರ್ಜರೆಯ ಪಡೆದ . . . ತೀಡಿದರು ಅದನೆ 
ಅದನೆ ಯಾರಾರೊ ಎಂದು ರಸವಾರಿ ಹೋಗಿ ಪುಸ್ತಕವೆ ಆಯ್ತು ಬದನೆ 
(ಮುಳ್ತಳಂ- ೨೫-೦೨. ಬದಣಿ : ೧. “ಬದಣಿ _ ವಾರ್ತಾಕಿ, ಭಂಡಾಕಿ. 


ಹಿಂಗುಲಿ, ಸಿಂಹಿ, ದುಷ್ಪಧರ್ಷಣಿ”(೫ತರಾ- $); ಆ ಕ್ಷೇತ್ರದವೊಳಗಾದ 
ಅಡಕೆ 


ತಂದು ಬಡಿಸಿದರ*| 86 


ಬದಣಿ ಕಬ್ಬು ಕಾರೆಗೆಣಸುಯೇನುಂಟಾದುದನು 

ಆ ಕ್ಷೇತ್ರಕ್ಕೆ ಸಲುವ. ನಿವೇಸನ ೧೫ ಅರೆ % (ಎಳೆ. m1 (2), ನಂಳನ. 
ಬದಣೆ ;: ೧. “ವಾರ್ತಾಕಮೆಂಬುದು ಬದಣೆ” 
(ತಉಯು. ೨೬-6೦); ಇಂತು ಬದಣೆಯ ಕಾಯಿ ಲಿಂಗವಾಗುತ್ತಮಿರೆ (886, ' 45 
9-೬೪); ಸತಿ ಕದ್ದಳೊಂದು ಬದಣೆಯ ಕಾಯನು (ಶರ್ಮೇಫ್ರ- ೦೪-೭)- 


೨೯೪೨-೦೫; 1527). 


೬೨೩೨ 


ಬದಲಾಯಿಸು 


[ದೇ:॥ ತಮಿ. ವಟುತುಣ, ವಲುತಲೈ; ಮಲ. ವಟುತಿನ, ವಟುತಿನಿ; 
ತುಳು. ಬದನೆ; ತೆಲು. ವಂಗ; ಕೋಲಾ. ವಂಗೆ; ಮಲ್ತೊ. ಬಟಂಗೊ. / 
ಹಿಂ. ಬೈಂಗನ್‌, ಬೈಂಗನೀ; ಮರಾ. ಬೈಂಗಣ್‌, ಬೈಂಗನ್‌. / 
ಸಂ. ವೃಂತಾಕ]. 


8 |ಬದನೆಕಾಯ್‌, ಬದಣೆಗಾಯಿ, ಬದನೆಕಾಯಿ (ನಾ). ಒಂದು ಬಗೆಯ 


ಕುಯಿಪಲ್ಲೆ; ವೃಂತಾಕ : “ತುಳಂವಬದನೆಕಾಯ್‌' ಪರಾ. 
ಬದಣೆಗಾಯಿ : ಬದಣೆಗಾಯಂ ಸಹಜಲಿಂಗಮಂ ವತಾಡಿದೆಂ ಬಸವಂ 
(ಕೆಂಫು. ೩೭-೮೦). ಬದನೆಕಾಯಿ : ಬದನೆಕಾಯಿ ಬೀಜವನ್ನು ಡಿಸೆಂಬರ್‌ 
ನಿಂದ -.. ಮೇ ತಿಂಗಳವರೆವಿಗೂ ಸಸಿ ಮಾಡಿ ನೆಡಬಹುದಾಗಿದೆ 
(ಕರಕ. ೨೦); ಪುರಾಣ ಹೇಳೋದು, ಬದನೆಕಾಯಿ ತಿನ್ನೋದು (ಗಂ). 
[ಬದನೆ 4 ಕಾಯ] 

ಬದನೆಕಾಯಿ 'ಬದನೆಕಾಯ್‌' ನೋ. 

ಬದನೆಕುತ್ತಿ (ನಂ). ಬದನೆಗಿಡದಲ್ಲಿ ಮೊದಲ ಸಲ ಬೆಳೆ ತೆಗೆದ 
ಮೇಲೆ ಉಳಿಯುವ ಬುಡ; ಗುತ್ತಿ: ಬೆಳಗಿನ ಜಾವ ಎದ್ದೊಡನೆ. 
ಹೊಗೆಸೊಪ್ಪಿನ ಹಿತ್ತಲಿನಲ್ಲಿ ಉಳಿದ ಹರಿವೆ, ಬದನೆಕುತ್ತಿಗಳಿಗೆ 
ನೀರೆರೆಯುವ ಸಂಭ್ರಮವಾಯಿತು (ನೂರನು. 2೬೯). [ಬದನೆ _ ಕುತ್ತಿ 

ಬದಮಾಷ್‌ «ಬದ್ಮಾಶ್‌' ನೋ. 

ಬದರ (ನಾ). ಒಂದು ಬಗೆಯ ಮರ ಮುತ್ತು ಅದರ ಹಣ್ಣು : 
ಬೋರೆ; ಎಲಚಿ : ತ್ರಿದ್ವೇಕದಿನಾಂತರಿತ ಬದರಾಕ್ಷೂಮಲಕಪ್ರವತಾಣಾ 
ಹಾರಂಗಳುಮಪ್ಪ ಮಿಥುನಂಗಳ್ನೆ ಸಂಭೋಗ್ಯವತಾಗಿ ಸಲೆ ಜಘನ್ಮಭೋಗ 
ಭೂವಿಯ ಕಡೆಯ ಪಲಿತೋಪಮದೆ:ಟನೆಯ ಭಾಗಮುಟಾದುದು (604. 
೬-96 ರ್ರ; ಆತತಪರಿಖಾವಳೆಯಂ ಸುತ್ತಲುಮನುಪಮು ಬದರಾಶೋಕ 
ಮಹೀಜಂ (ಸುಳುವಾ- ೦೦-೩೬ ರಗಳೆ); ವಂಗುವಿನ ಮೊಳಿವಲ್ಲಳೂರಿದ 
ಬದರವನಿನಿಯನಿಗೀವಳು ಕಾಂತೆ (ಣತಾಸ: 30-000), [ಸಂ.3 

ಬದರಿ (ನಾ). ೧. ಬದರ: “ಬದರೀ, ಕುವಲೀ. ಕರ್ಕಂಧೋ-- 
ಈ ಮೂಜಿಂಂ ಬೋರೆಗಿಡದ ಪೆಸರ್‌? (ಶರಾಯು. ೩೨-೪೦); ಬದರಿಯ 
ವೃಕ್ಷದ ಮೂಲದೊಳುದಕಂ ಮಧು ಮಧುಕವೆಳ್ಗಳೇ ಬಿವನರೆದಿಕ್ಕಿದೊಡದು 
ಎಎ ಮಧುರಫಲನೆಜಿಗುಗುಮಧಕಂ (ಉೋಳೋಪ. ೬೨೩೭); ತೆಂಗು ತಾಟಕಿ 
ಬದರಿ ದಾಡಿವು (ವರ್ರಪು- ೨-೩). ೨. ಹತ್ತಿಗಿಡ. ೩. ಹಿಮಾಲಯದ 
ಉತ್ತರ ದಲ್ಲಿ ಅಲಕನಂದಾ ನದಿಯ ದಡದಲ್ಲಿರುವ ಒಂದು ಪುಣ್ಕ 
ಕ್ಷೇತ್ರ: ಧರೆಯೊಳಗೆ ಶ್ರೀಪುರಂದರವಿಠಲರೇಯನ ಪರಮಭಾಗವತರ 
ಉದರ ಬದರಿ (ಶೃರುರ. ೨-೨೭-೩): ಅರ್ಭಕತನದೊಳ್ಳೆದಿ ಬದರಿಯಲಿ 
ಮಧ್ವವಮಂನಿ ನಿರ್ಭಯದಿ ಸಕಲಶಾಸ್ತ್ರವ ಪಠಿಸಿದ 

[ಸಂ. ಬದರೀ ] 

ಬದರಿಕಾಶ್ರಮ (ನಾ). ಇ ಬದರಿ ೩: ಮುನ್ನೆ ಬದರಿಕಾಶ್ರಮದೊಳ್‌ ಆ 
ಯತಿಯಿಂದಂ ನರ ನಂರಾಯಣರೆನೆ ನೆಗಬಕ್ತಿವರಿಗ ನಾವಿರ್ವರುಂ(ಶಂಶರಾ. 
೩೪-೪೪ ನ): ಬದರಿಕಾಶ್ರಮದಿ . .. ಮಹಾನುಭಾವರ ಪಿತನು ನಡೆತಂದ 
(ಸಂರಶ. ೩-೦); ಬದರಿಕಾಶ್ರಮಕೆ ಪುನರಖಯ್ಯೆದಿ ವ್ಯಾಸಮುನಿಪದಕೆರಗಿ 

ತ ಬ್ರಹ್ಮತ್ವವೈದಿದ ಮಧ್ವಮ:ನಿರಾಯಗಭಿವಂದಿಪೆ (ಳರವಿ. ೩೩). 
[ಸಂ.] 

ಬದರಿಕೆ (ನಾ). ೧. ರಕ್ಷಕ; ಕಾವಲುಗಾರ; ಪಹರೆಯವನು : (+): 
೨. ರಕ್ಷಣೆ; ಕಾಪಾಡುವಿಕೆ: ಗ್ರಾಮನೌಕರಿಗಳನ್ನು ನೋಡುವವರು 
ಇಡುವ ಲೆಕ್ಕಗಳ ಮತ್ತು ಇತರ ಕಾಗದಪತ್ರಗಳ ಬದರಿಕೆ, ಅವುಗಳನ್ನು 
ಹಾಜರ್‌ ಮಾಡೋಣ ಮತ್ತು ವರ್ಗಾಯಿಸೋಣ (ಗ್ರಾಮಾಳ, ೧೦೦) - 

[ “ಪಾರ. ಮರಾ. ಬದರಕಾ. ಬದ್ರಕಾ] 
ಬದಲಾಯಿಸು :ಬದಲಿಸಂ' ನೋ. 


(ಕರವಿ- ೩೪). 


ಬದಲಾವಣೆ 


ಬದಲಾವಣೆ (ನಾ). ಮಾರ್ಪಾಡು; ವ್ಯತ್ಕಾಸ: ಚಿಕ್ಕಪ್ಪನ ಮುಖ 
ದಲ್ಲಾದ ಗಮನಾರ್ಹ ಬದಲಾವಣೆಯನ್ನು ಗುರುತಿಸಿ ಯಶೋದೆ 
ಹೇಳಿದಳು (ಐಕ್ಕಲ- «ಲೆ; ಸರಿಯಾದ ಲೆಕ್ಕವಿದ್ದರೆ ನಿಮ್ಮ ಅವಶ್ಯಕತೆ 
ಗಳಿಗೆ ಸರಿಯಾಗಿ ಅಂದಾಜು ಪತ್ರದಲ್ಲಿ ತಕ್ಕ ಬದಲಾವಣೆಗಳನ್ನು ಮಾಡಲು 
ಸುಲಭವಾಗುವುದು (*ಡುತ್‌ೌ. ೦೨೩). 

[ಬದಲಂಯಿಸು (ಬದಲಿಸು) + - ಅಣೆ] 

ಬದಲಿ, (ಗು). ೧. ಬದಲಾದ; ಬೇರೆಯಾದ: ನಾನು ಕಾಲಕಾಲಕ್ಕೆ 
ಕೊಂಡ ಹಲವಾರು ಕೊಡೆಗಳು ಹೀಗೆ ಒಂದೊಂದು “ಬದಲಿ ಇಸಮು” 
ಇಟ್ಟು ಓಡಿಹೋದುದರಿಂದ ನನಗೀಗ ಒಂದು ಹಳೆ ಕೊಡೆಗಳ ಅಂಗಡಿ 
ಇಟ್ಟರೆ ಹೇಗೆ ಎಂಬ ವಿಚಾರ ಬರತೊಡಗಿದೆ (ಠಳಕ್ಕ. 63)- (ನಾ). ೨. 
ಒಂದು ವಸ್ತುವಿಗೆ ಪ್ರತಿಯಾಗಿ ಬರುವ ವಂತ್ತೊಂದಂ ವಸ್ತು 
ಅಥವಾ ಒಬ್ಬ ವ್ಯಕ್ತಿಗೆ ಪ್ರತಿಯಾಗಿ ಬರಂವ ಮತ್ತೊಬ್ಬ ವ್ಯಕ್ತಿ: 
ನೀನು ಕೊಟ್ಟ ಪುಸ್ತಕಕ್ಕೆ ಬದಲಿಯಾಗಿ ಈ ಪುಸ್ತಕವನ್ನು ಇಟ್ಟುಕೊಂಡಿರು 
(ಕೂರಿ) - | « ಹಿಂ. ಮರಾ. ಬದಲೀ] 

ಬದಲ್ಕಿ (ಅ). ಪ್ರತಿಯಾಗಿ ; ಬದಲಾಗಿ : ರಶೀದಿಗಳನ್ನು ಕೊಡದೆ 
ಇದ್ದರೆ ಆ ಶೇಕದಾರ ಶ್ಮಾನುಭಾಗರಿಗೆ ನಶಿಹತ್ತು ಮಾಡಿ ಅವರಿಗೆ ಬದಲಿ 
ಯಿತಬಾರಿ ಶೇಕದಾರ ಶ್ಯಾನಭಾಗರನ್ನ ಮೊಕರರ್ಮಾಡಿಟ್ಟು . . - ನಡೆದು 
ಕೊಳ್ಳುವದು (ಮುಹಃನಂ- 11, ೬೬). [55 ಬದಲ್‌) 

ಬದಲಿನೇಮಕ (ನಾ). ಒಬ್ಬ ವ್ಯಕ್ತಿಗೆ ಬದಲಾಗಿ ಮತ್ತೊಬ್ಬ 
ವ್ಯಕ್ತಿಯನ್ನು ಗೊತ್ತುಮಾಡುವಿಕೆ.. _ನಿಯಮಿಸಂವಿಕೆ: ಕಾರ್ಯ 
ನಿರ್ವಾಹಕನೇಮಕ. ಬದಲಿನೇಮಕ (Acting appointment. ಶತ್ರಿವಿ. ೨). 

(ಬದಲ್ಲಿ 4+ ನೇಮಕ] 

ಬದಲಿಭತ್ಕ (ನಾ). (ಬದಲಿ ಕೆಲಸಕ್ಕಾಗಿ ಕೊಡುವ) ಹೆಚ್ಚಿನ ಹಣ : 
ಬದಲಿಭತ್ಮ., ಕಾರ್ಯನಿರ್ವಾಹಕ ಸಂಭಾವನೆ (06128 allowance: 
ತತ್ತಿ. ೨). (ಬದಲ್ಲಿ + ಭತ್ಯ (--ಬತ್ತಾಯ )] 

ಬದಲಿರಜೆ (ನಾ). ರಜಾದಿನವೊಂದರಲ್ಲಿ ಕೆಲಸ ಮಾಡಿದ ಪ್ರಯುಕ್ತ 
ಅದರ ಬದಲಿಗೆ ಬೇರೊಂದು ದಿನ ಸಿಗಂವ ರಜೆ : ನಿನ್ನೆ ಬದಲಿರಜೆ 
ಹಾಕಿದ್ದೆ 648). [ಬದಲ್ಕಿ + ರಜೆ (ಎರಜಾ)] 

ಬದಲಿಸು. ಬದಲಾಯಿಸಂ (ಕ್ರಿ). ೧. ವೃತ್ಕಾಸಗೊಳರ್ಫಿ ; ಮಾರ್ಪಾಡು 
ಹೊಂದು ; ಬದಲಾಗು : ಈ ತಾರೆಗಳ ಸ್ಮಾನಗಳು ಯಾವಾಗಲೂ 
ಬದಲಿಸುತ್ತವೆಂದು ಅವನಿಗೆ ತಿಳಿಯಿತು (ಮುಂಬಯಿ. 
ಸುಂದರಿಯ ಮನಸ್ಸಿನ ಸ್ಥಿತಿಯೇ ಬದಲಿಸಿತತಿ (ಜಳ್ಕಜಾ, ೦೦೪). 
ಪಿ. ವ್ಯತ್ಕಾಸಗೊಳಿಸಂ ; ಬದಲಾಗುವಂತೆ ಮಾಡಂ; ಮಾರ್ಪಡಿಸಂ: 
ಕೇವಲ ಪ್ರೇಮ ಹಾಗೂ ಮರಣಗಳು ಮಾತ್ರ ಸಕಲವನ್ನೂ ಬದಲಿಸಬಲ್ಲವು 
(ಪ್ರವಾಕೋ. ೩೪); ತನ್ನಭಿಮತವನು ಬದಲಿಸದಾತನು ಹೊಂಡದ ನೀರಿನಂತ 
ಹನು (ಇ6೫ಶ- ೦೪೬-3೦). ಬದಲಾಯಿಸು : ೧. ಆ ಹೆತ್ತು ವರ್ಷಗಳು 
ಹರವಲ್ಲಭನ ಸಂಸಾರವು ಬದಲಾಯಿಸಿ ಬಹಳ ಹೀನನಸ್ಸಿ ತಿಗೆ ಬಂದಿದ್ದಿತಂ 
(ರೀ. ೩೦): ಹುಡುಗರು ಎಷ್ಟು ಬೇಗ ಬದಲಾಯಿಸುತ್ತಾರೆ ಅನ್ನುವುದೇ 
ಎಚಿತ್ರ (ಕಾಲೆನು. ೦೦೦)- ೨. ಶ್ರೀಪುರಂದರದಾಸರು . . . ಪ್ರಚಾರದಲ್ಲಿದ್ದ 
ಪಾಠಪದ್ಧ ತಿಯನ್ನು ಬದಲಾಯಿಸಿ . - . ಪಿಳ್ಳಾರಿಗೀತವನ್ನು ಸೃಷ್ಟಿಸಿದರು 
(ಚಿಗರಿ. ೬೩); ಮಾತು ಬದಲಾಯಿಸಲು ಸಂಗಾಯಿ ನುಡಿದಳು (ನರಾ. 1, 
೪೩6). ಹ. ಒಂದು ವಸ್ತ್ತಿವಿಗೆ ಪ್ರತಿಯಾಗಿ ಬೇರೊಂದಂ 
ವಸತ್ತಿವನ್ನು ಕೊಡು ; ವಿನಿಮಯ ಮಾಡು : ಎಣ್ಣೆಯು ಸೋರ 
ಹತ್ತಲು . . . ವ್ಯಾಪಾರಿ ಜನರು ಬದಲಾಯಿಸಿ ಕೊಡುವದಿಲ್ಲ (ಮಂಂರಿರ್ಯಾ - 
೩೪ ಶ್ರಸ್ತಾವನೆ). [ಬದಲ್ಲು 4 -ಇಸ್ಕು) 

ಬದಲ್ಕು (ಕ್ರಿ). ವ್ಯತ್ಕಾಸಗೊಳ್ಳು; ಬದಲಾಯಿಸಂ ; ಬೇರೆಯಾಗು : 


3-0೭೪) ; 


೬೨೩೩ 


6 


15 


40 


ಬದಲುತ್ತೆರೆ 


ಬೋಳನ ಆಲೋಚನೆಯ ಆಕಾಶದ ಬಣ್ಣವು ಬದಲುತ್ತಾ ಇದ್ದೆಂತೆ 
ನೋಯುತ್ತಾ ತನ್ನೆ ಮನೆಗೆ ಹೋದನು (ಳಾಂ6ರ. ೦೨ ಕಠಾಸಾರ). 
[«-ಆರ.ಪಾರ. ಹಿಂ. ಮರಾ. ಬದಲ] 
ಬದಲ್ಲು (ನಾ). ೧. ಬದಲಾವಣೆ ; ಮಾರ್ಪುಡು ; ಪರಿವರ್ತನೆ. 
೨. ಪ್ರತಿಯಾದುದಂ; ಒಂದಕ್ಕೆ ಬದಲಾಗಿ ಮತ್ತೊಂದು ಇರಂ 
ವುದಂ : ಗ ೩ನೂ ಅರಮನೆಗೆ ವಪಿಸಿಕೊಂಡು ಆ ಬದಲಿಗೆ ಗ ೩ . . . 
ತೆಗೆದುಕೊಂಡು (ಎಕೆ. ೪11, ಶಿನಮೊ. ೨೯-೨6 ; 1712) ; ಕ್ರತುವೀರ್ಯ 
ಸಂಭವನ ಕೀರ್ತಿಯುಳಿದಿನ್ನೊಂದು ಬದಲಿಲ್ಲವೆಲೆ ಮುಗಳಿ (ಶರಕು. ೭-೨೨) ; 
ಈ ರೂಪಿಗೆ ಬದಲಿಲ್ಲ (5899.84): ೩. ಪ್ರತಿಯಾಗಿ ಹೇಳುವ ಮಾತು; 
ಮಾರ್ನುಡಿ ; ಪ್ರತ್ಯುತ್ತರ : ನಿನ್ನರ್ಭಕಂ . , , ವಿದಿತೋಪಚಾರ 
ದಿಂದುರೆ ತೃಪ್ತಿಗೊಳಿಸಿಹಂ ಬದಲುಂಟಿ ಸಾಕೆನುತೆ ಪರಸೆ (ಕರಕು- ೪-೪೩) ; 
ಸುವೇಳೆಯ್ಫೈ ಧರ್ಮಜನೆ ಬದಲನು ವೇಳಬೇಡ (8ನಳಾ. ೦೪-೪) ; ಈ 
ಬದಲನ್ನು ಧೈರ್ಯವಾಗಿಯೆ ಹೇಳಿಬಿಟ್ಟರಾದರೂ ಒಳಗೊಳಗೆ ಹೆದರಿಕೆ 
(ಹಸುಜೊ. ೭೩). ೪. ವಿನಿಮಯಂ; ಅದಲುಬದಲು: ಪಟ್ಟಣಗಳಲ್ಲಿಯೂ 
ಅನೇಕ ಸಣ್ಣಸಣ್ಣ ಪದಾರ್ಥಗಳನ್ನು ಪದಾರ್ಥದ ಬದಲಿಗೆ (೫೩೦) ಬೆಲೆ 
ಕೊಳ್ಳುವ ವಾಡಿಕೆಯುಂಟು (ಜ್ರ. ೦೪). ೫. (ಕೆಲಸ ಮುಂತಾದುವಕ್ಕೆ) 
ಒಬ್ಬನಿಗೆ ಪ್ರತಿಯಾಗಿ ಬರಂವ ಮತ್ತೊಬ್ಬ ವ್ಯಕ್ತಿ : ಎಬ್ಬಿಸಲು 
ಕೋಪಮಂ ಧೆರಿಸುವನೊ ... ಏಳಿಸಲ್ಕೊಬ್ಬರಂ ನಾ ಕಾಣೆ ಬದಲ 
ನೆಂದಳಲಿದಳು (ಕುರಂಗ- 3-48)- 'ಬದಲ್ಲಿ' ಪರಾ. 
ಬದಬದಲು (ದ್ವಿರುಕ್ತಿ) : ಬೆಚ್ಚು ಬಿಲ್ಲೆಡದೆ ಬದಬದಲು ಧನುವಿಡಿ 
ಯಲದನೊಡನೊಡನೆ ಪಿಡಿಗೊಡದಲೆ (8ನಮು. ೨೬-೩೩). ಬದಲಾಗಿ ೩ 
ಪ್ರತಿಯಾಗಿ : ಒಂದು ಬಗೇ ಜನುಸು ಕೊಟ್ಟು ಅದಕ್ಕೆ ಬದಲಾಗಿ 
ಮತ್ತೊಂದು ಬಗೇ ತೆಗೆದುಕೊಳ್ಳುವಿಕೆ (ಸಿದ್ಧಾಂತಿ. ೨೬): ಗೋಚರ 
ಮಾಯ್ತೂ ಸಮರವೀವ ಸುಭಟರ ಮೋಹರಕೆ ಬದಲಾಗಿ , -.* ಮದುವೆ 
ದಿಬ್ಬಣದೊಸಗೆ ಮೆರವಣಿಗೆ ! (8ಶ್ರಾಂಗ- ೬೩೭-೨೦೦೬). ಬದಲಾಗು -. 
ವೃತ್ಕಾಸಗೊಳ್ಳು ; ಪರಿವರ್ತನೆಯಾಗು : ಬನಸಿರಿ ತೊಟ್ಟ ಪೊಂದೊಡ 
ಎಂಗೆ ಬದಲಾಯ್ತ್ರೆ (ಕ್ರೀರಾಕ. ೪೦ ಏಳಿ); ನನ್ನಿಂದಲೆ ಲೋಕ ಉಳಿಯು 


ವುದು; ನನ್ನಿಂದಲೆ ಯುಗ ಬದಲಾಗುವುದು (ಅಕ್ಕಮೇ- ೩೪). ಬದಲು 
ಹೇಳು - ಉತ್ತರಕೊಡು ; ಪ್ರತ್ಧತ್ತರ ಹೇಳಂ; ನಾನು ಏನು 
ಹೇಳಿದರೂ ಏನು ಮಾಡಿದರೂ ಬದಲು ಹೇಳೊಲ್ಲ (ದೂರಿಟ್ಟಿ. 0೨೦) 


[<ಬದಲ್ಲು] 

ಬದಲ್ಕು (ಅಆ). ಪ್ರತಿಯರಾಗಿ ; ಬದಲಾಗಿ : ನಾನು ನಿನ್ನನ್ನು ಪ್ರೀತಿಸು 
ವುದನ್ನು ನಿಲ್ಲಿಸಿಬಿಟ್ಟಿದ್ದೇನೆ, ಅದರ ಬದಲು ಇದೀಗ ನಾನು ನಿನ್ನನ್ನು 
ತಿರಸ್ಕರಿಸುತ್ತೇನೆ (ಅಕ್ರನು- ೨೪); ದಿನ ದಾಟಿ ದಿನ ಬಂದರೂ ಬರಬೇಕಾದ 
ದಿವಸಗಳು ಬರಲೊಲ್ಲವು. ಬದಲು ನದಿ . .. ಬಾವಿಗಳ ನೀರು ಅದೆಲ್ಲಿ 
ಮಾಯವಾಗುತ್ತಿದೆಯೋ ತಿಳಿಯದು (ಶಠಾನ- 0). [<ಬದಲ್ಲೂ] 

ಬದಲುಗೈ (ಕ್ರಿ). ಅದಲುಬದಲು ಮಾಡು ; ಬದಲಾಯಿಸು : ವನ 
ವಾಸಮೆನಗೆ ನಿಯಮಿತಮಾದುದುರೆ ಧರ್ಮದಿಂದಿಳೆಯ ನೀಂ ವೊರೆಯ 
ವೇಳ್ಯುಮಂತಿರಲೀರ್ವದ ಬದಲುಗೈದೊಡಾ ತಂದೆ ಬಾನೆಡೆಯಿಂದೆ ಬೀಳ್ವ 
ನೆಲ್ತೆ (ಳರರ: ೫.೨೭). [ಬದಲ್ಲು + ಗೈ (ಎಕೆಯ್‌,)] 

ಬದಲುಜವಾಬು (ನಾ). ಎದುರಂತ್ತರ ; ಮಾರ್ನುಡಿ: ಅವರೇನಾದರೂ 
ಕೊೋಪಿಸಿಕೊಂಡರೆ ಬದಲುಜವಾಬು ಕೊಡಬೇಡ (ರುಷಾ 04). 

[ಬದಲ್ಮು 4 ಜವಾಬು] 

ಬದಲುತ್ತರ (ನಾ). ೬ ಬದಲಂಜವಾಬು; ರಾಜಸತಿಗಾನಂದ ಮಿಗೆ 

. 4. ಸಾರ್ಥಕಕೆ ಮನದಂದನಧಿಪಶಿಯೆನಲು ಬದಲುತ್ತರವನುಸುರಿದಳು 


(೪50. ೨-೦-೨೦). [ಬದಲ್ಮು 4+ ಉತ್ತರ] 


ಬದಲುಮಾತು 


ಬದಲುಮಾತು (ನಾ). ಎ ಬದಲುಜವಾಬು : ಬದಲು ಮಾತದು ಮಾಣು ! 
ಬದಲುಮಾತಾಡುವವನು ಬೆದರಿಸಿದರೆ ಬಿಟ್ಟಾನೆ ) 


[ಬದಲ್ಮು | ಮಾತು] 


(ನಡೆದ: 1, ೪೦೬); 
(ಗಾರೆ). 

ಬದವು 'ಬದುವು' ನೋ. 

ಬದಸಾಟ (ನಾ). ಮೋಸ; ವಂಚನೆ; ಕುಯುಕ್ತಿ: ಆಃ ವತಲೊಂದು 
ಬಿದಿಯ ಗಾ]ಟವೊ ! ತನಗಯ್ಮನೆಂದಆ್‌ದನಪ್ಪೊ ಡೆ 
ಕುಶಂ ವಿಶಿಖಮನಿಸುವನೆ ? (ರಾಮಾಶ್ಮ- ೦೬೦-೦೩). [ಬದಸು + ಅಟ] 

ಬದಸು (ನಾ). ಮೋಸ; ಕುಟಿಲತೆ: “ಬದಸು, ಬದಗು - ಕೌಟಿಲ್ಯಂ” 
(ಕಠುರ. ಶಂ. ೨3). 'ಬದಗು'. "ಬದಸಾಟ ಪರಾ. (2) 

ಬದಸ್ತೂರ್‌ 'ಬದಸ್ತೂರಂ' ನೋ. 

ಬದಸ್ತೂರು. ಬದಸ್ತೂರ್‌ (ಅ). ಹೇಗೆ ಇದೆಯೋ ಹಾಗೆ; ಯಥಾ 
ವತ್ತಾಗಿ : ಆನೆಗೆ ಅಲಂಕಾರಕ್ಕೆ . .. ೩ ಆನೆಗೆ ಹಳದೀ ಬನಾತಿನ ಬಬ್ರೀ 
ಜೂಲು ರೇಶ್ಮೆ ಜಾಲರು ಸಹ ೧ ಬದಸ್ತೂರು ಲೋಕಶಿದಿ ೧ ಕತ್ತಿಗೆ 
ಕಟ್ಟುವ ಪಟ್ಟಿ ಬದಸ್ತೂರು ೧ ಸಹ (ಎಕ. ೩1೪, ನಂಜನ. ೨೯೨-ಶ್ರಟಿ ೧೪೨ ; 
3847); ತಾವೂ ಕೋಟೆ ವಳಗೆ ಹೋಗಿ ಬದಸ್ತೂರು ಆನೆಕಲ್ಲನು ಬಲ 
ಕಾಯಿಸಿ (ಹೈದರ: ೪೭); ಬದಸ್ತೂರು ಒಂದೊಂದು ಹೋಬಳಿ ಶೇಕ 
ದಾರನು . . . ಶ್ಯಾನುಭಾಗನ ರುಜು ಸಹ ಮಾಡಿ ರಶೀದಿ ಕೊಡುತ್ತು 
ಬರುವದು (ಮಹಾಠಂ. 11. ೬೬). ಬದಸ್ತೂರ್‌: ಡಿಕ್ರಿಯ ಅಮಲ್ಲ__ರಿಯ 
ಬಗ್ಗೆ ನಡೆಯುವ ಹರಾಜಿನೊಳಗೆ . . . ಕ್ರಯದಾರನಿಂದ ತರಲ್ಪಡುವ 
ಬದಸ್ತೂರ* ದಾವೆ (ಗ್ರಾಮಾಳ- ೦೭೨). [-ಪಾರಂ. ಹಿಂ. ಬದಸ್ತೂರ೯] 

ಬದಹು "ಬದುವು' ನೋ. 

ಬದಾಮಿ "ಬಾದಾವು' ನೋ. 

ಬದಾಮು ಬಾದಾಮಿ' ನೋ. 

ಬದಿ, (ನಾ). .೧. ಪಕ್ಕ; ಮಗ್ಗಲು; ಪಾರ್ಶ್ವ: “ಬದಿಯೆನೆ ಪಾರ್ಶ್ವ” 
(ಕಕರ- ೭೩); ₹ಕಳ್ದಿವಿಗಳೆರಡು ಬದಿ ಗಗನಭುವನವೇ ಗೃಹವು (ಶಿನಗೀ, 
060-4೯೭) ; ಬಲದ ಬದಿ ವೇದಾಂತಿಗಳ ಭಾಗ ಎಡದ ಬದಿ ಪಂಡಿತರ 
ಭಾಗಂ (ಐಸಪು- 38-0೬); ಬಲದ ಬದಿಯಲ್ಲಿ ಭವಹರನೆಂಬ ಗಣೇಶ್ವರನೆನಿ 
ಸಿರ್ಪಿರಿ ಆಯ್ಕ (1ರ್ಕೇನ.೬೪-೦6)- ' ೨. ಪಕ್ಕೆ; ಅಳ್ಳೆ; ಬರಿ: “ಬದಿಯೆ 
ಪಕ್ಕೆಯೆನಿಕ್ಕು” (ಕಕ್ಕ. ೩೦); ಹೆಡೆ ಬೇವ ಸರ್ಪ ಬದಿ[ಕಾಕಾಂ-ರಿ] 
ಬೇವ ಸಾರಂಗ . . . ದೆಸೆಗೆಟ್ಟು ಕವಿದವು ಹರಿಶ್ಚಂದ್ರ ಭೂಪತಿಯ ಮೇಲೆ 
(ಹಕಕಾ- ೦೦-೪); ಕಂಣಿದವಿಬ್ಬರ ಮುಷ್ಚಿಯಿಬ್ಬರ ಹಣೆಯಲಿ . . . ಕಂದ 
ದಲಿ ಶಿರದಲಿ ಬದಿಯಲುದರದಲಿ (ಕುವ್ಮಾಸ- ೨-೦೦೭); ತುಜ್‌ಸಿಕೊಳು 
ತಿದ್ದೆಸೆಯ ಬಗಿಗಳ ಹೊಜಗನಾಲಿಸುತ . . . ಹರಿಬದಾಜಿಯ ಹೋಜಿಗೆ 
ವಾಳರ ಬರವ ಬಯಸುತ್ತಿರ್ದನಾ ಹನುಮ (ತೊರರಾ. ೫-೩-೨). 
೩. ಹತ್ತಿರ ; ಸನಿಹ; ಸಾಮಾಪ್ಯ: ಇದನು ಪಠಿಸೆ ಸದಾ ಭಾಗ್ಯವಕ್ಕು 
» « « ಬದರನಿವಾಸ ವಿಜಯವಿಠ್ಮ ಲ ಬದಿಯಲ್ಲೆ ಬಂದೊದಗುವ (೧ರಾಳ್ಕ- 
೪೩-€): ಇದೆ ರಾಮನೆನುತ ಬಯಲನ್ನ ಪ್ಪಲೊರ್ಮೆ ... ಬದಿಯೊಳಿಹನೆಂದ 
ರಸಿ ತಕ್ಕ ೈಸಲೊರ್ಮೊ ... ವಿಶ್ವರೂಪಾಂತು ಸುದತಿಯರ ಕಂಗಳಿಗೆ ತೋರ 
ಲೆಡೆಯಾಡಿದರು (ನಿಂಕಾರಾ. ೨-೨೦-೦೦); ಮಾದಯ್ಯನು . . . ಅವಳ 
ತಲೆಯ ಬದಿಯಲ್ಲಿ ನಿರ್ವಿಣ್ಣನಾಗಿ ಕುಳಿತಿದ್ದನು (ಕ್ರಂ೪ಯ. ೦೦೦)- 

ಬದಿಬದಿ (ದ್ವಿರುಕ್ತಿ): ಬೀದಿಯ ಬದಿಬದಿಗೆ ಚದುರಂಗವುದುರ್ಯಾವು 

(ಹೂಹಾರಿ- ೪೯-೦)- ಬದಿಗಾಗು- ಪಕ್ಕಕ್ಕೆ ಜರುಗು; ಅರುಗಾಗು; ಕೆಲ 
ಸಾರು: ನೀರಾಗೆ ನಿಂತಿರುವ ನೀಲೀಪಾವುಡದಣ್ಣ ನೀರು ಕೆಟ್ಟಾವು; ಬದಿ 
ಗಾಗೊ (ಜನುಶ. ೨೦). ಬದಿಗಿಡು = ೧. ಪಕ್ಕಕ್ಕೆ ಸರಿಸಂ; ಪಕ್ಕದಲ್ಲಿ 
ಇಡು: ಈ ಪಾತ್ರೆಯನ್ನು ಆ ಬದಿಗಿಡು (ಕಂ). ೨. (ಆಲಂ) 
ಗಮನಿಸದಿರಂ ; ಗಣನೆಗೆ ತೆಗೆದುಕೊಳ್ಳದಿರು ; ಅಲಕ್ಷಿಸಂ : ಅವಳ 


ಬದಸಾ[ಶಾಕಾಂ. 


೬೨೩೮೪ 


ಬದುಕುವಂತ 


ಮನಸ್ಸನ್ನು ನೋಯಿಸಬಾರದೆಂದು ತಮ್ಮ ಎಲ್ಲ ಅನಾನುಕೂಲತೆಗಳನ್ನೂ 


ಬದಿಗಿಟ್ಟು ಶಿಕ್ಷಣ ಕೊಡಿಸಿದ್ದರು (ಕುಂಕುಮ. ೩) ; ಪಾದ್ರಿಯೂ 
ಮೊದಲಿನ ಸಂಕೋಚ ಬದಿಗಿಟ್ಟು ಬಹುಗಂಭೀರರೀತಿಯಲ್ಲಿ ಹೇಳಿದರು 
(ಆರೋಲೀ., ೨೭). ಬದಿಗಿರಿಸು .. ಛಿ. ಪಕ್ಕದಲ್ಲಿಡು : ಅದನ್ನು ಅವನ 


1 


ತಟ್ಟೆಯ ಬದಿಗಿರಿಸಿ ತಾನು ಅವನ ಎದುರು ಕುಳಿತುಕೊಂಡಳು (ಮಠಾಕ್ಮಾ- 

ವಿ. ಎ ಬದಿಗಿಡು ೨: ತಮ್ಮ ವೈಯಕ್ತಿಕ ಆಶೋತ್ತರಗಳನ್ನೂ 

ವುನೋಧರ್ಮವನ್ನೂ ಬದಿಗಿರಿಸಿ, ಮಕ್ಕಳ ಬೆಳವಣಿಗೆಗೆ ಸೂಕ್ತವೆನಿಸು 

ವಂತೆ ವರ್ತಿಸುವರು (ಶಿಶ್ಷರ- ೪೯೪) ; ನಿನ್ನ 

ದುಃಖವನ್ನು ಬದಿಗಿರಿಸಿ ಬರೆಯಲು ಕುಳಿತಿದ್ದೇನೆ (ಕುಂಕುಮ. 6೨). 
ಬದಿಗೊತ್ತು «: ಬದಿಗಿಡಂ ೨ : ಬಪ್ಪ ಕರ್ಮಗಳ ಬದಿಗೊತ್ತಿ ಬೊಮ್ಮ 
ನೊಳಗಿಪ್ಪವನೆ ಯೋಗಿ (ಸರ್ವಜ್ಞ - ೩೦೨), ಈ ಗ್ರಂಥಗಳಲ್ಲಿ . . . ಜಾಶಿ 
ಕುಲ ಗೋತ್ರಗಳನ್ನು ಬದಿಗೊತ್ತಿ ಭಕ್ತಿಗೆ ಕೊಟ್ಟ ಪಾರಮ್ಮ, ಅತಿಶಯ 
ಬೆಲೆಯುಳ್ಳದ್ದು (ಕಾರರ- ೩೪೪) - 'ಬರಿ', ಪರಾ. 

[ದೇ. ॥ ತುಳು. ಬದಿ] 

ಬದ್ಧಿ (ನಾ). ಕೆಸರು ; ಪಂಕ; ರಾಡಿ: “ಪಕ್ಕೆ ಕೆಸಜುಗಳೊಳಂ ಬದಿ” 
(ಕರ್ಗಮುಂ- ೯೪) ; ಬದಿಗಳೊಳಗೆ ಬಿದ್ದು ಹೊರಳಿದವರು ನೆಆ್‌ ಕೆದಜ್‌ದ 
ತಲೆಯಿಂದಲಾಗ ಗದಗಾಪುಗೊಳುತ ಹೋಗಲು ದೆಸೆ ಕಾಣದೆ ಸದೆಯಿಸಿ 
ಕೊಂಡರೇನೆ೦ಬೆ (ಕಂನವಿ. ೧೬-೮೩) : ಗದ್ದೇ ಬದೀಲಿ ಬಿದ್ದು ಮಂಡೀಯು 
ನೊಂದವು ಮುಂಗೈ ಕಿತ್ತೂ (ಹುಟ್ಮಹ. 93) ; ನದೀ ದಾಟಿ `ಬದೀಲಿ ಬಿದ್ದ 
ಹಾಗೆ (ಗಾರೆ)- (ದೇ. ॥ ತಮಿ. ವತಿ; ತೆಲು. ಬಾಡಿ, ಬಾಡೆ] 

ಬದಿಕೆಅ* (ನಾ). ಒಂದು ಕೆರೆಯ ಹೆಸರ: : ಬದಿಕೆಜಕಿಯ ಕೀಟಕೀರಿಯ 
ಬೇರುಂಗಾಲುಂ ಒಕ್ಕಲೊಳೊನ್ನು ಪೊಜಕಿಯುಂ . . , ಬಳಿವತ್ತಮಂಂ 
ಸಲ್ವದು (ಎಳೆ. 11% (೫). ವಂಜನ- ೨೯೪-0೦; 977). [ಬದಿ 4 ಕೆಲ] 

ಬದಿಪಾರು (ಕ್ರಿ). ಅಕ್ಕಪಕ್ಕ ನೋಡು : ಪೊಸಗವಲಿದೆತ್ತಣದಿದೆಂದು 
ಬದಿಪಾರಲು (ಇಂದ್ರಕೀ- 3೦). ಬದಿ + ಪಾರ್ಮ್ಮ (ಆ ಪಾರ್‌) 

ಬದಿಯೆಲು (ನಾ). ಪಕ್ಕೆಯ ಮೂಳೆ : ತಿಎದನು ತಿರುಗಿ ಬದಿಯೆಲು 
ನುಗ್ಗು ನುಸಿಯಾಗೆ (ಕುವ್ಮಾಳ, ೧೦-೩6); ನಿಳಿನಿಳಿಲುನಿಟಿಲಿಂದು ಬದಿಯೆಲು 
ಕಳಚಿ (ಕೊರರಾ. ೩-೦-೨೦), [ಬದ್ಧಿ3-ಎಲು(ಇಎಲ್ಹಾ)) 

ಬದಿರಿ (ನಾ). ಒಂದು ವಂಶದ ಹೊರು (?) : ಸಾಕ್ಷಿ ಕೂಡಲೂರ್‌ 
ಪೊಹ್ಲುಲರು ಎಳ್ಳಡಿಯರು ಬದಿರಿಯರುವೂ ಮಮಗರುವ3 (ಮೈ, 
೦೯೧೬. ೦೩-೯೪ ; 726)- (2) 

ಬದಿಶೂಲೆ (ನಾ). ಪಕ್ಕೆನೋವು; ಆಳೆ ನೋವು : 
ನಾಂಯ್ಗೆ ಮು  ಒದಿಶೂಲೆ, ಕಾಲೊಡಕ, 
ಸೆರೆಗೈದು ಪೀಡಿಸುಗೆ! (ಗಾಳ. ೪೭-೬)- 

ಬದಿಹುಲ್ಲು, ಬದೆಹುಲ್ಲು (ನಾ). 
ಬದಿಹುಲ್ಲು. ಕಂಡಬತ್ತದ ಹುಲ್ಲು, (ಮೈತಿಗಿ- ೩೦-೩6೦); 
ಬದೆಹುಲ್ಲು : ಬದೆಹುಲ್ಲು . . . ಕರಡ, ಅಂಜಿಹುಲ್ಲು (ಮೈ 8೧. ೨೬-3೦೪). 

ಒದಿ * ಹುಲ್ಲು (ಎಪುೆಲ್‌)] 

ಬದು "ಬದುವು' ನೋ." 

ಬದುಂಕು 'ಬರ್ಮುಂಕು' ನೋ. 

ಬದುಕಿಸು "ಬರ್ದುಂಕೆಸಂ' ಮೋ. 

ಬದುಕು "ಬರ್ದುಂಕು' ನೋ. 

ಬದುಕ್ಕು “ಬರ್ದುಕ್ಕು' ನೋ. 

ಬದುಕುವಂತ (ನಾ). ಕೆಲಸವಂತ ; ಕಷ್ಟಜೀವಿ : ಸಣ್ಣಸಾವ್ಕಾರ್ರು ಒಳ್ಳೆ 
ಬದುಕುವಂತರೆ೨ (ಶಿಳುಮ - ೦೩೬). 

[ಬದುಕ್ಕೂ (ಎಬರ್ಮುಕ್ಕು) + - ವಂತ) 


ot). 


ಸಮಾಧಾನಕ್ಕಾಗಿ ನನ್ನ 


ತಲೆನೋವು 
ವಾತಪಿತ್ತಗಳೆಲ್ಲ ಭೈರವನ 
(ಬದಿ, + ಶೂಲೈ] 

ಹುಲು: 


ಬದುಬೆ 


ಬದುಜೆ "ಬಾದುಬ್ಬೆ' ನೋ. 

ಬದುವು. ಬದವು. ಬದಹು. ಬದು. ಬದುಹು (ನಾ). ಬಿ. ಎಲ್ಲೆ 
ಮೇರೆ; ಗಡಿ; ಸೀಮೆ: ಪಡುವಂ ಶಂಖದ ಬಸದಿಯ ಪೊಲದ 
ಮೇರೆ ವಾಯಬ್ಯದಲು ಪಳ್ಳದ ಪಡುವಣ [ಬ]ದುವಿನ ಕೊತ್ತು ರೊಳಗಣ 
ಉಳಿಮುಖದ ಕಿಂನರಿಗಲ್ಲು (೩ೌಇ3. ಸಸ. ೭೪೩೫ ; 2123). ವಿ. (ಹೊಲ. 
ಗದ್ದೆಗಳಲ್ಲಿ ನೀರು ನಿಲ್ಲುವುದಕ್ಕಾಗಿ ಹಾಕುವ) ಮಣ್ಣಿನ ಎತ್ತರವಾದ 
ಕಟ್ಟೆ,_ದಂಡೆ ; (ಹೊಲ, ಗದ್ದೆಗಳ ಅಂಚಿನಲ್ಲಿ ರಚಿಸಿದ) ಮಣ್ಣಿನ 
ಒಡ್ಡು : ಹೊಲಗಳ ಗುಂಟ ಬೈಲುದಾರಿ ಹಿಡಿದು ಗದ್ದೆಯ ಬದುವುಗಳ 
ಮೇಲೆ ಹಾಯಿ. . . ಒಕ್ಕಲ ಮಕ್ಕಳು ಗ್ರಾಮಗ್ರವತಾಂತರಗಳಿಗೆ 
ಹೊರಟದ್ದಾರೆ (ಇತ್ಮಳ- ೬೩೨) ; ರೈತರ ಹೆಂಗಸರು ಕೆರೆಯಿಂದ ನೀರ 
ತಂದು ಸಗಣಿಯನ್ನು ಕಲಸಿ ಹೊಲಗಳ ಬದುವಿನಲ್ಲಿ ಬೆರಣಿ ತಟ್ಟುತ್ತಿದ್ದರು 
(ರೈತರಿ. ೦೩) ; ಒಂದು ಹೋರಿಯು , . . ಬದುಎನಲ್ಲಿ ಮೇಯುುತ್ತ 
ನಿಂತಿದ್ದ ಆಕಳನ್ನು ನಿಟ್ಟಿಸುತ್ತಿತ್ತು (೫೦೦. ೩). ಬದವು ; ೩. (2): 
ಪುರಿಸ್ಸಸೆಟ್ಟಿಯರಿಂಗೆ ಕೊಟ್ಟ ಸಿಲಾಸಾಸನದ ಕ್ರಮವಮೆಂತೆಂದಡೆ ಪಟ್ಟಣದ 
ಬೇಹಾರಿಗಳಿಂಗೆ ವಂನೆವಣವು » ಯಕ್ಕೆ ಪ ೫ ಯದಿಮಕ್ಕೆ ಪ ೫ ಬದವಿಂಗೆ 
ಪ ೩ (ಎಳ. 31 (8). ಕಾತಕಾ. ೬೯-೦೬೩ : 2519). ಬದಹು: ೪. (ಕೆರೆ, 
ಕುಂಟೆ ಮುಂತಾದಂವುಗಳ) ಏರಿ : ಚಿಕ್ಕ ಕುಂಟೆಯ ಒತ್ತಿರಿಣ ಬದಹು 
(ಎಳ. 17, ಶಿತನೊ. ೨೬-೨೩೨; 3584). ಬದು ; ೧. ಬೆಟ್ಟದ ತಪ್ಪಲುಗಳೂ, 
ಗೋಮಾಳಗಳೂ, ಹೊಲದ ಬದುಗಳೂ ಹೇರಳವಾಗಿದ್ದವು (ಹುಟ್ಯ ಹ ೬೪); 
ತಾಕುಗಳ ಸುತ್ತಲೂ ಬದುಗಳನ್ನು ಹಾಕಬೇಕು (ಕೃನಮ. ೬೦). ೩. ಈ 
ಹಿಶ್ತಿಲನೂ ಅ ೪ ಮುಡಿ ಗದೆಯನೂ ಬದು ೧೨ ಮುಡಿ ಅಕ್ಕಿಯನೂ 
೧ ನಂದಾದೀವಿಗೆಯನೂ ನಡಸಿ ಬಾಳುವರು (28993- 32-11, 
೪೪೪-೨೫; 1433). ೪. ಉದ್ದಕ್ಕೂ ನಾಲೆ ಏರಿಯ (ಬದು) ಮೇಲೆಯೇ 
ಗಾಡಿಯ ರಸ್ತೆ (ಗಕುರಾ- ೨೨). ಬದುಹು : ೧. ಶ್ರೀರಾಮನಾಥದೇವರ 
ತೋಟದ ಮೂಡಣ ಬದುಹಿನ ಬಡಗಣ ಕಲ್ಲು (ಎಳ. ೪1. ತಂಳೆ- 6೩-೩೦; 
1230 ೪); ಅರಳಿಯ ಕೊಳದ. ಮೂಡಣ ಬದುಹು ಅಲ್ಲಿಂ ಬಡಗಲು 
ಹಾದಿಯ ದಾರಿ (ಎಳ: ೩11, ಕಿಶರೂ. ೪೦-೩೬; 128): ವಿ. “ಬದುಹು 
ಪಾಳಿ” (ಶುಂಗರಾ- ೦೦೪೯-೨); ಮೂಡಲು ಎರೆಯ ಕೆಯ್ಯ ದೊಡ ಬದುಹು 
(ಎಳ. ೩೫, ಹೊಳರೈೆ. ೫೬-೬8; 3220)- ೪. ಚಿಂಚಗಟ್ಟ ನಾಯಕರ ಗುಯ್ಕಲ 
ಹಳುಗಿನ ಹಳ್ಳದ ಮೂಡಣ ಬದುಹಿನ ನಟ್ಟ ಕಲು ಮೇರೆ 
(ava. 1x-i. 4೩94-8೬; 1886). " ಬರುಹಂ ' ಪರಾ. 

ಬದುಹು "ಬದಂವು' ನೋ. 

ಬದೆಗ - ಬದಗ ' ನೋ. 

ಬದೆಹುಲ್ಲು ಬದಿಹುಲ್ಲು' ನೋ. 

ಬದ್ದ (ನಾ). ೧. ಗಾಢವಾದಂದಂ; ದೃಢವಾದುದು: “ಬದ್ದಂಜಗಾಢಂ” 
(ಶನುರ. ಶಂ. ೨). ವಿ. ಸತ್ಯ; ದಿಟ; ನಿಜ : “ಕೆಸರೊಳಿಡಿದ ಹೆಜ್ಜೆಯೊಳು 
ನಿಶ್ಚಯದೊಳುಂ ಬದ್ದಮೆನಿಕುಂ`` (ಕಕಠ- ೬೩); ಕದ್ದ ಕಳ್ಳನ ಮಾತು 
ಬದ್ದವಾದರೆಯೇನು (೫ನಣ- ೩); ನನ್ನ ಹತ್ರ ಸುಳ್ಳು ಹೇಳ್ತಿಯಲ್ಲಾ | 
ಸುಳ್ಳೋ ಬದ್ದೋ ? ಹೇಳು ! (ಮರಮ. ೨೦). [-ಆಸಂ. ಬದ್ಧ] 

ಬದ್ದಗಿ “ಬಡಗಿ' ನೋ. 

ಬದ್ದಣ “ಬದ್ದವಣ,' ನೋ. 

ಬದ್ದನೆ (ನಾ). ನಿಯಮಿತವಾಗಿ ಒಂದು ಕಾರ್ಯವನ್ನು ನಡೆಸಿಕೊಂಡು 
ಹೋಗುವುದು; ವರ್ತನೆ : ಯಾ ಹುಳಿಯಾರ ಸುಂಕದಲ್ಲಿ ನಾನಾದಿನಶಿನ 
ನಡೆಗಳಿಗೆ ಬದ್ದನೆ ಪ್ರಕಾರಾ ಲೆಕ್ಕಾ ಹಕಿಕೊಳುತ್ತಯಿದ್ದಾರೊ ಅದೆ 
ಪ್ರಕಾರಕ್ಕೆ ಬದ್ದನೆ ನಿಂತ್ತ ನಡೆ ೧ಕ್ಕೆ ಕಣ್ಣಿರಾಯಿ ೮೦೦೦೦ (ಎಳ. 272. 

«ಸಂ. ವರ್ತನ] 


ಎಲ್ಲೆ ; 


ಜಳಕಾ. 60-0೭; 1802). 


೬೨೩೫ 


% 


1s 


20 


38 


48 


ಬದ್ದವಣ್ಮ 


ಬದ್ದಬದಸು (ನಾ). ಆತಿಶಯವಾದ ಮೋಸ; ಅಧಿಕವಾದ ವಂಚನೆ : 
ಅಂತು ಮಜ್‌ವೊಕ್ಕು ಬಂದ ರಾಯನಂ . . - ಅಡಿಗಡಿಗೆ ಬದ್ಧಬದಸಿಂ 
ಪಗೆದು (ಕಾಮಾಕ್ಮ- ೬೨-೦೦): [ಬದ್ದ + ಬದಸು) 

ಬದ್ದರ, ಬದ್ಧರ (ನಾ). ೧. ಶುಭವಾದಂದಂ; ಮಂಗಳಕರವಾದುದು. 
೨. ಗಟ್ಟಿಯಾದುದಂ; ಬಿಗಿಯಾದುದು; ಭದ್ರವಾದುದು : ಬಿಗಿದ 
ದಡ್ಲಿಯ ಬದ್ಧರದ ಬೀಯಗದ ರಾಣೀವಾಸದಂದಣ ತೆಗೆದು ನಡೆದುದು 
ಮುಂದೆ ಸಂತೋಷದಲಿ ಯದುಸೇನೆ (ಕುವ್ಮಾಂ- 90-೬೩). ೩. ಒಂದು 
ಬಗೆಯ ಆನೆ, _ಗಜ ; (9). ೪. ಎತ್ತು; ವೃಷಭ. ೫. (ಕೋಟೆ 
ಕಾಳಗದಲ್ಲಿ) ಆತ್ಮರಕ್ಷಣಾರ್ಥವಾಗಿ ಬಳುಸಂತ್ತಿದ್ದ ಒಂದು ಬಗೆಯಂ 
ಸಾಧನ,-ಉಪಕರಣ : ಪಾಯು ಕೂರ್ಗಣೆಗೆ ಬದ್ದರಮೊಡ್ಡಿಪ ಕೋಂಟಿ 
ಗಾವಗಂ ಕೆಡಪುವ ಗಗ್ಗೆ ವಂಕದರದಿಂ ಪೊಜಮುಟ್ಟಿಆೌ್‌ವಾಳ್ಗಮಾಂಕೆಯಾಳ್‌ 
ಗಡಣಿಸೆ ಉಾದುಶಿರ್ದುದು ಮಹೇಂದ್ರವದಾತಿನಿ ಮುತ್ತಿ ಸುತ್ತಲುಂ 
(ಕಂದ್ರಕ್ರು- 8-00೬); ದುರ್ಗಕ್ಕೆ ನಿಚ್ಚಣಿ ಸಾರ್ಚುಂದೊಲೆ ವೀರಸೇತು 
ನಡೆಸಾರಂ ಬದ್ದರಂ - ಪಡಿಗೋಂಟಿ ಯೆಂಬ ಬಹುಕೋಟಾಯಂತ್ರ 
ಸಾಮಗ್ರಿ ತಿಂತಿಣಿಗೊಂಡಾಂತಿರೆ ಲಗ್ಗೆಗಾರ್ದು ವಸುಷೇಣಂ ಸಾರ್ದು 
ಸೂಳೈಸಿದಂ (ಅತಂಘ್ರ- ೦೦-೬೩); ಬಲದ ಬದ್ದರದೊಟ್ಟಿದಂಬಿನ ಹೊಳೆವ 
ಹೊದೆಗಳ ಸೂತರುರವಣೆಗಳ ಸುರೇಖೆಯ ಗತಿಯ ವಾಜಯ ರಥವ 
ನೋಡಿದರು (ಳುಪ್ಮಾಉ. ೦೦-೨೦೭). ಬದ್ಧರ : ೧. ಒಸಗೆ ಬದ್ಮರವಾಗೆ 
ಶಿಶುವೇಷದಿಂದ ರಂಜಿಸಿದ ಕಾರಣಿಕನು (ಕೈಕಸೂ. ೦೬೬). ೫. ಜೋಡನೊಡೆ 
ಹಾಯ್ದಂಬು ಧರಣಿಯೊಳಾಡಿದವು .. ಬದ್ದ ರಂಗಳ ಬ:ದಣವ 
ಕೊಟ್‌ದು ಈಡಿಟ್‌ದವು (ಕುಠೂಳೀ- 6-೪೩); ಉರುಶತಥ್ನಯ ರಾಯ 
ಚಿಮ್ಮುವ ಭರದ ಭೈರವ ಬದ್ಧರದ ನಡೆಸರದ ಡಬ್ಬುಕ ಡೆಂಕಣಿಗಳನು 
ತೂಲಾದರು ನಭಕೆ (ತೊರರಾ- ೩-೦೦-೦೪). 

ಬದ್ನರದ ಬಂಡಿ. ಬದ್ಧರದ ಬಂಡಿ ಇ ಬದ್ದರವೆಂಬ ಸಾಧನವನ್ನು 

ಹೊಂದಿರುವ ರಥ : ತವಕದಲಿ ಬದ್ಧರದ ಬಂಡಿಗಳವುಚಿದವು (ಕುನ್ಶಾರ್ರೋ- 
3-೨8); ಒಗ್ಗಿನಿಂ ಬದ್ದರದ ಬಂಡಿವಿಂಡೈದಿದುವು (ಕೂತು. ೪೨-೨೪): ಕೋಲ 
ಕೋಳಾಹಳಕೆ. ಸೈರಿಸದಾಳ ನಾಯಕವಾಡಿ ಹರಿಗೆಯ ಚಾಚಿದರು ಬಲು 
ಬದ್ಧರದ ಬಂಡಿಗಳ (ಕುಶಾ. 6-೪೪): [«ಎಸಂ. ಭದ್ರ] 

ಬದ್ದವಣ್ಣ: ಬದ್ದಣ (ನಾ). ೧. ಶುಭಸಮಾರಂಭದಲ್ಲಿ ಬಾರಿಸಂವ 
ವಾದ್ಯ; ಮಂಗಳವಾದ್ಮ : “ ಬದ್ಧವಣಮೆಂದೆೊಸಗೆವಟ್‌ * (ಇಚಾ- 
೬೩-೪೦೩); ವಸಂತಕನದೇಂ ಗುಡಿಶೋರಣ ಶೋಭಿ ಪೊಯ್ಯ ಬದ್ದವಣ 
ಮಳುಂಬಮಾದುದೊ ನಿಕೇತನದಲ್ಲಿ ಮನೋಜರಾಜನಾ (ಅಂತ್ರ. ೧೦-೦೦೪); 
ಆ ಪುರದೊಳ್‌ ಗುಡಿಗಳಂ ಕಟ್ಟಿ ಬದ್ದವಣಂಗಳಂ ಬಾಜಿಸಿ ಪರಿದಾಗಿರ್ದೊ 
ಸಗೆಯಂ ಕೊಂಡಾಡುತ್ತುಮಿರಲ್‌ (ಕಾಠತ್ರ . 9-೩6 ಈ); ಕೊಂಬು, ಕಾಳಿ, 
ಜೇಗಟೆ, ಮದ್ದಳೆ ಮುಂತಪ್ಪ ಬದ್ದವಣಂಗಳ' ಬಿರುಸರಂ ಎಲ್ಲೆಡೆಯೊಳಂ 
ಗೆ ಮಾರ್ದನಿಗುಟ್ಟಿದುದು (ರುತ. ೩೨-೦೦)- ೨. (?) ; ಅತ್ತಿಗೆ 
ಕೇಳ್‌ ಪೇಟರೆ ನೈಮಿತ್ತಕರೆನವೇಡ ಪೇಟಕ್ಕಿವಿಾಾ ಬದ್ದವಣಕ್ಕೆತ್ತಿದ ಕಿಯ್ಕನೆ 
ಬಸಿಆಬಗೆತ್ತುವೆಯಿದು ಕೂಡದಂದು ಕಾಡೆಲೆ ಕುಲಟೇ (ರಕ. ೭-೪). 
ಬದ್ದಣ : ೧. “ಬದ್ದಣಮೆನಲೊಸಗೆಯ ಪಣ್‌ ” (ತಕೂ.೪೬); ಎತ್ತಲುಂ 
ಬದ್ದಣದ ದನಿ ಗ್ರೋಕಾಶ. ೪೦-೩6); ಬದ್ದಣಂ ಮೊಳೆಗಿಶ್ತಾಗಳ್‌ ಬಾನೊಳ್‌ 
ಸುರರ ಕೇಳಿವೊಲ್‌ (ಇ9ಿನದ. ೨-೩೪). 


ಬದ್ದವಣರ್‌ - ಶುಭಸಮಾರಂಭದಲ್ಲಿ  ಮಂಗಳವಾದ್ಮವನ್ನು 


ಬಾರಿಸುವವರು : ಬಾಜಿಸಲಿರ್ದ ಬದ್ದ ವಣರಿಂ ಫಾ ಳಿಗೆವಟ್ಟಲಂ 
ಪರಿವೇಷ್ಟಿಸಿರ್ದ ನಕ್ಷತ್ರಪಾಠಕರಿಂ ಕಿಕ್ಕಿಆಗಿಅದ ಎವಾಹಮಂಟಪಮಂ 
» * * ಮೋಡುತೆಂ (ತಂಂಿರ. ೩-೩೬) - 

(«ಎ ಸಂ. ಭದ್ರಪಣವ] 


ಬದ್ದವಣ್ಮ 


ಬದ್ದವಣ್ಮ (ನಾ). ೧. ಬೆಳೆಯುವಿಕೆ; ಉತ್ಕರ್ಷ : ವರ್ಧಮಾನ - ಬದ್ದವಣ 
(ರಡ. ೨೩೬ ಶ್ರಯೋ). ೨. ಒಂದು ಬಗೆಯಂ ಗಿಡ ಮತ್ತು ಅದರ 
ಕಂಯಂ; ಹರಳು; ಔಡಲ: “ ಬದ್ದವಣ (ಬದ್ದಣ) - ವರ್ಧಮಾನ 
ಮಂಗಳವಾದ್ಮ . ಒಂದು ಗಿಡ” (ತದ್ಮಳೋ. ೨6). ೩..(?) : ಇಡಿದಿರೆ 
ಪೂತ ಮರದ್ರುಮದಿಡುವುಗಳೊಳೀ ಬದ್ಧ್ದವಣದ ಪುಡಿವೊಲ್‌" ಬೆನ್ನೊಳ್‌ 
ಬಿಡದಲುಗೆ ಕುಸುಮಕುಲರಜಮಡರ್ದುದು ಸುರಗಿರಿಯನಿಂದ್ರರುಂದ್ರ 
ಗಜೇಂದ್ರಂ (೪ರಿತ್ಯ. ೭-೭೩). [ಆ ಸಂ. ವರ್ಧಮಾನ] 

ಬದ್ದವಣಂಬೊಯ* (ಕ್ರಿ). ಮಂಗಳವಾದ್ಯವನ್ನು ಬಾರಿಸಂ: 
ಮುನೀಶನಾದೇಶಂಗೆಯ್ದ್ತೂ  ಪೋಗೆಂದು ಕಳುಪಿದೊಸಗೆಗೆ ಮನದೊಳೆ 
ಗುಡಿಗಟ್ಟಿ ಬಗೆಯೊಳ್‌ ಬದ್ದವಣಂಬೊಯನ್ಣು . - ಬನಮಂ ಪೊಕ್ಕು 
(ಅಗವಿ, ೦೦-೨೯ ಈ) [ಬದ್ದವಣ್ಕ + ಪೊಯ್‌,] 

ಬದ್ದವಣಂಬೊಯಿಸು (ಕ್ರಿ). ಮುಂಗಳವಾದ್ಮವನ್ನು ಬಾರಿಸುವಂತೆ 
ಮಾಡರಿ : ಅಂತಸ್ತಮಯವಮಾಾಗೆ ಸೈಂಧವನುಂ ೪3 ಪೊಚ್ಚೆ ಬದ್ದವಣಂ 
ಬೊಯಿಸಿದಂ (ಕೀಮತ್ಯ. 0೨-೩೨ 5). [ಬದ್ದವಣ್ಣ್ಯ 4 ಪೊಯಿಸು) 

ಬದ್ದಿ " ಬಡಗಿ ' ನೋ. 

ಬ್ರದ್ದಿಗೆ " ಬದ್ದುಗೆ ' ನೋ. 

ಬದ್ದು, " ಬಾಟ್‌, ' ಪರಾ. 

ಬದ್ದು "ಬರ? ನೋ. 

ಬದ್ದು (ನಾ). ೧. ಹಳ್ಳ; ಗುಣಿ: ಕಿಕ್ಕಿಲಿವ ಬಾಣಗಳು ತೆನೆತನೆಗಿಕ್ಕಿ ಕಟ್ಟಿದ 
ತೊಲೆಗಳಗಣಿತ ಕಕ್ಕುದರಿ ಬದ್ದುಗಳಲೊಪ್ಪು ವ ತಳ್ಳುವಲಗೆಗಳು ಮಿಕ್ಕಿ 
ರುವ ಕೈದುಗಳು . . , ದಿಕ್ಕುದಿಕ್ಕಿಲಿ ತಿಂತಿಣಿಸೆ ರಚಿಸಿದನು ಪಟ್ಟಣವ 
(ಪ್ರಜಾ ೪-೩). ೨. ಚಿಣ್ಣಿಕೋಲು, ಗೋಲಿ ಮುಂತಾದ ಆಟ 
ಗಳನ್ನಾಡುವಾಗ ನೆಲದಲ್ಲಿ ತೋಡುವ ಗುಳಿ _ಕುಣಿ : ಗೋಲಿ 
ಯನ್ನು ಬದ್ದಿಗೆ ಸರಿಯಾಗಿ ಬೀಳುವಂತೆ ತೀಕು (ಕತಿ). [?) 

ಬದ್ದುಗೆ. ಬದ್ದಿಗೆ (ನಾ). ೧. (ಸೀರೆ. ಪಂಚೆ ಮೊದಲಾದುವುಗಳ) 
ಸೆರಗಿನ ತುದಿಯಲ್ಲಿ ನೇಯದೆ ಬಿಟ್ಟ ವಸ್ತ್ರದ ಎಳೆ; ಕರೆ; “ ಸೀರೆಯ 
ಸೆರಗಿನ ದಡಿ ” (ಕಾಕಕೋ. ೨೦). ೨. ಸೊಂಟಕ್ಕೆ ಕಟ್ಟಿಕೊಳ್ಳುವ 
ಪಟ್ಟಿ; ನಡುಕಟ್ಟು : ಉಡಿಯ ಬದ್ದುಗೆಯ ಕಠಾರೆ ಹಿಡಿದ ಹರಿಗೆಯೆಕ್ಕ 
ತುಳದ ತುಳುವರೊಗ್ಗು ನಡೆತಂದುದರಸನೋಲೈಸಿ (ಶ್ರೀತಾರಿ. ೦೩-೭೪); 
ಕಡೆಯ ಪೆಂಡೆಯ ಗೆಜ್ಜೆ ಕಣಕಾಲ ಬಾಸಿಂಗಮಡೆಯ ಬದ್ದುಗೆಯ ಕಿಗ್ಗಟ್ಟು 
ಬಿಡೆಯವಿಲ್ಲದೆ ಪೋಲಗಟ್ಟಿನ ಬಲ್ಲಾಳ ಪಡೆ ನಡೆಯಿತು ಬಾಣನೊಡನೆ 
(ಶೋಶಕ. 90-69). ಬದ್ದಿಗೆ : ೧. ಜವಳಿಯೆಳೆಗಳ ಬದ್ದಿಗೆಯ ಸೇಲೆಯಾ 
ಸೆಜಿಗು ಸುವಿರಾಜಿಸುತ್ತಿರ್ದುದಂ (ಗುರುಣಾ: ೧೪-೩೩). ವ. ಕಟ್ಟಿದ ಕಠಾರದ 
ಬದ್ದಿಗೆಯ ತೊಂಗಲ್ಜೆಗೆದು ಬಿಗಿದೆಟಲ್ಲ ಬಾಲಗಚ್ಚೆಯ ವಿಳಸದ ಸೆಜಗಂ 
ಸೆಳೆದಳ್ಳಿಆ್‌ಯೆಯಂಂ (9ಕಫು. ೦೦-೮೩ ಐ). "ಬದುವು' ಹೋ. 

[ದೇ.॥8 ತೆಲು, ಬದ್ದೆ) 

ಬದ್ದುಗೆದಾರ (ನಾ). ನಡುಪಟ್ಟಿಯ ದಾರ: ಉಟ್ಟ ವಪಟಿ್ಟಿವಳಿಯ 
ಮೇಲಳವಟ್ಟ ಬದ್ದುಗೆದಾರದೊಂಗಲ ಕಟ್ಟಿ ಮೆಅಕಿವ ಕಠಾರಿಗಳ 
ಹೊಂಗಟ್ಟುಗಳು  (9ಸಥು- ೩೦-೨೬); ವೈರಿಬಾಹುದ್ವಯವ ಬದ್ದುಗೆ 
ದಾರದಲಿ ಕಟ್ಟಿದನು (ಕುಲಂ: ೨೨-೩೬); ಅಳವಡಿಕೆಯಲಿ ಪೀತಪಟ 
ಸಮ್ಮಿಳಿತ ಬದ್ದುಗೆದಾರವನು ಬಲಿದಲೆವ ಜಡೆಗಳನೊಬ್ಬುಳಿಸಿ ಬಿಗುಹಿಕ್ಕಿ 
(ಕೊರರಾ, ೬-೨6-೦೬). [ಬದ್ದುಗೆ + ದಾರ] 

ಬದ್ದೆ, “ಬರ್ದೆ ' 

ಬದ್ದೆ, (ನಾ). ಕೆಳಹೊಟ್ಟೆ; ಕಿಬ್ಬೊಟ್ಟೆ : ತುಸುವೆ ಉಬ್ಬಿದಂತಿದ್ದ ತನ್ನ 
ಬದ್ದೆಯ ಭಾಗವನ್ನು ಮೋಡಿಕೊಂಡು ಮುಗುಳುನಗುತ್ತಾ ಏನನ್ನೊ 
ಸವಿಯುವಂತೆ ಕ್ಷಣಕಾಲ ನಿಂತಳು (ಮರೆತು. ೩64). (2) 


೬೨೩೬ 


ಬದ್ಧ 
ಬದ್ದೆಗ “ಬರ್ದೆಗ' ನೋ. 
ಬದ್ದೆದಲ್ಲಟಿ (ನಾ). ಪ್ರೌಢೆಯರನಲ್ನ ತನ್ನ ಸೌಂದರ್ಯಾದಿಗಳಿಂದೆ 
ಸೋಲಿಸಂವವನು ; ಪ್ರೌಢಸ್ತ್ರೀಯರಿಗೆ ತವಕವನ್ನುಂಟುಮಾಡು 
ವವನು : ನೋಟದೊಳಬ್ಮಜಂಬಡೆದು . . . ಕೂಟದೊಳುಣ್ಮಿದ ಬೆಚ್ಚ 


ತಟಕ್ಕಿಯೊಳ" ಕೂಟಸುಖಂಗಳಂ ಪಡೆದನೇಂ ಚೆದುರೆಂ ಗಳ ಬದ್ದೆದಲ್ಲಟಂ 
[ಬದ್ದೈ ( « ಬರ್ದೆ) 4 ತಲ್ಲ] 
ಬದ್ದೆವಜ್ಞೆ (ನಾ). “ಪ್ರೌಢಿಮೆಯನ್ನುಳ್ಳ ಹೆಜ್ಜೆ ಗುರುಂತಂ”' 
(ಶಂಶರೀ- ೬) :  ಪದಮುಮನಿಂಬುಮನಣವಮರ್‌ಯದದೇವುದು ಬದ್ದೆ 
ಬೆಳ್ಮೆಗಂ ಪಜ್ಜೆ ದಲೆಂಬುದನೆರಡುಮನಟ್‌ವಾತನೆ ಚದುರಂ ಚದುರಂಗೆ 
ಬದ್ದೆವಜ್ಜೆಗಳೊಳವೇ (ಕಂಕಳಾ, 8-9೩). p ಇದು "ಬದ್ದೆ' ವಂತ್ತೂ 
“ಪಜ್ಜೆ'ಗಳೆಂಬ ಭಿನ್ನಶಬ್ದಗಳಿರಬಹುದು. 
[ಬದ್ದ (ಆ ಬರ್ದೆ) + ಪಜ್ಮೆ] 
ಬದ್ದೆವೆಣ್‌ (ನಾ). ಚತುರೆ ; ಪ್ರೌಢಸ್ತ್ರೀ : ನುಡಿಯೊಳು ನಗಿಸುವ 
ಸರಸಕಾತಿಯರು ಮೇಲುಡಿಸಿ ತೊಡಿಸುವ ನೀಆ* ಯರು ಮಿಡಿದು ವೀಣೆಗಳ 
ಬಾಜಿಪ ಬದ್ದೆವೆಂಡಿರು ಕಡುಹಗೆಯಾದರವಳಿಗೆ (ಕರಕ. ೩-೦೨). 
[ಬದ್ದೆ, (ಬರ್ದೆ) + ಪೆಣ್‌) 
ಬದ್ಧ (ಗು). ೧. ಕಟ್ಟಿದ ; ಬಿಗಿದ. ೨. ಬಂಧನಕ್ಕೊಳಗಾದ; ಅಧೀನ 
ವಾದ. ೩. ಕ್ರಮಕ್ಕೆ ಅನುಗುಣವಾದ; ವಿಧಿವತ್ತಾದ; ನಿಯಮಾನು 
ಸಾರವಾದ. ೪. ಹೆಣೆದ : ಕೂಡಿಕೊಂಡ ; ಸೇರಿದ : 
"ಬದ್ಧಭ್ರುಕುಟಿ', *ಬದ್ಧಾಂಜಲಿ' ಪರಾ. ೫. ಆವರಿಸಿದ; 
ಸಂತ್ತೆವರಿದ : ಸಕಲ ಬದ್ಧಾಶ್ರವನಿರೋಧದಿನಯೋಗಿಕೇವಲಿಗುಣ 
ಸ್ಮಾನಮಂ ಪೊರ್ದಿ ಸಮುಚ್ಛಿನ್ನಪ್ರಾಣಾಪಾನಪ್ರಚಾರಂ ಸಮುಚ್ಛಿನ್ನ 
ಕ್ರಿ ಯಾವೃತ್ತಿಧ್ಯಾನಪ್ರವರ್ತನಾಪರನಾಗಿ ( ಕಂಉನೂ- ೦೬ - ೩೪೫); 
ಬದ್ಧಾಷ್ಟಕರ್ಮಮಂ ನಿಜಬುದ್ಧಿಯ ಬಲದಿಂದನಂತಚಾತುಷ್ಟಯದಿಂದು 
ದ ತರಿಪುಗಳನ:ರಿಸಿದ ಸಿದ್ಧರ್‌ ಲೋಕಪ್ರಸಿದ್ಧರೀಗೆಮಗೊಳ್ಳಂ (ಅಟ್ಮಮ- 
೬. ತಡೆದ ; ಹೊರಬರದ ; ಕಟ್ಟಿಕೊಂಡ : “ಬದ್ಧ 
ಮಲ” ಪರಾ. ೬. ಹತ್ತಿಕ್ಕಿದ; ಹತೋಟಿಯಂಲ್ಲಿಟ್ಟುಕೊಂಡ ; 
“ಬದ್ಧೇಂದ್ರಿಯು' ಪರಾ. ೮. ಗಾಢವಾದ ; ದೃಢವಾದ; ತೀವ್ರ 
ವಾದ : “ಬದ್ಧದ್ವೇಷ', “ಬದ್ಮವೈರ' ಪರಾ. ೯. ಕುಂದಣಿಸಿದ ; 
ಕೆಚ್ಚಿದ. ೧೦. ರಚಿಸಿದ ; ಕಟ್ಟಿದ. ೧೧. ತೊಟ್ಟ ; “ಧರಿಸಿದ : 
ಇನ್ನೆನ್ನುವುನೊಲ್ಲು ಮೊಲ್ಲಳಿವಳಿಂಬಾಶಂಕೆ ಪುಟ್ಟಿತ್ತು ಚಿತ್ತದೊಳಾಬೇಗೆ 
ದೊಳುರ್ವರಾಸ್ಮತಿಲಕಂಗತ್ಮುನ್ನತಂ ದಕ್ಷಿಣಾಂಸದ ಬದ್ಧ ಶ್ಲಥಬಾಹುಕೀರ್ತಿ 
ಕಳೆದತ್ಸಂದಾದ ಸಂದೇಹಮಂ (ಕಾಕಿಪು: 8-096). ೧೨. (ನಾ). 
ಕಟ್ಟು ; ಪಾಶ ; ಬಂಧನ: ಮುಕ್ತಿ ಬದ್ಧ ಗಳೆರಡು ತಾವತಿಪ್ರಕಟ 
ವಾಗಿಯೆ ಸತ್ಯವೆಂಬರ ಮುಕುತಿಯಲ್ಲೊಬ್ಬಾತಗೆರಡಅ ಸಂಗ ದೊರಕುವದೆ 


(ಶತಂ. ೩-6೨). 


೦-೨). 


(ನಿಕಾಗ. ೦೦-೦೪-೭); ಬದ್ಧವೆಂಬುದು. ಮುಕ್ತವೆಂಬುದು ಬುದ್ಧಿಗೇ 
ಸರಿಯಾತ್ಮಕಲ್ಲೆಲೆ (ಅಮ್ಮತ. ೩-0೪೦). ೧೩. ಕಟ್ಟಿ ಹಾಕಿದುದು ; 
ಬಂಧಿಸಿದಂದಂ : “ಬದ್ಧಂ, ಏನದ್ಧಂ, ಅಮುಕ್ತಂ, ಅಪಿನದ್ಭಂ -- ಈ 


೪ ಕಟ್ಟಲ್ಪಟನ್ನಿದು” (ಹಾಯು. ೦೨೩೩-೬೨). ೧೪. ಹಿಡಿತ ; ಹತೋಟಿ; 
ನಿಯಂತ್ರಣ ; “ಬದ್ಮಗೊಳಿಸು' ಪರಾ. ೧೫. ಸತ್ಯ; 
ದಿಟ; ನಿಜ : ನೀನು ಹೇಳುವಂಥಾದ್ದು ಸಟೆಯೋ ? ದಿಟವೋ ?. ., 
ಬದ್ಧವೇ ಸರಿ. ಪರೀಕ್ಷೆ ಮಾಡಬೇಕು (ಉಶೇಂದ್ರ- ೧೦೬). OL. ಕಟ್ಟಳೆ ; 
ನಿಯವಂ ; "ಬದ್ಧಭೋಜನ' ಪರಾ. ೧೭. ಯಾವುದಾದರೊಂದು 
ಕಟ್ಟಿಗೆ ಒಳಪಟ್ಟವನು : “ಬದ್ಧಃ. ನದ್ಮಃ, ಸಂಯತಃ - ಈ 
೩ ಕಟ್ಟುಪಟ್ಟವಂ” (ಕಕಾಯು: 3೬-೦68); ಬದ್ಧನಲ್ಲ ಮುಕ್ತನಲ್ಲ 
ಎರಡಿಲ್ಲವಾಗಿ ಸಹಜಭರಿತನಯ್ಮಾ (6ದವ- ಕ. 0೫೭-೨೭೭)- ೧೮. [ವಿಶಿಷ್ಟಾ] 


ಬದಕ 
ಇ 


ನಿತ್ಯ. ಮಂಕ್ತ, ಬದ್ಧರೆಂಬ ಮೂರಂ ಬಗೆಯಂ ಜೀವಾತ್ಮರಲ್ಲಿ 
ಒಂದು ಬಗೆ ; ಸಂಸಾರಿ: ಈ ಜೀವಾತ್ಮತತ್ತ್ವವು ನಿತ್ಯ, ಮುಕ್ತ, 
ಬದ್ಧ ಎಂದು ಮೂರು ವಿಧ. .. ಈಗ ಪ್ರಕೃತಿಸ ಸಂಬಂಧದಲ್ಲಿರುವವರು 
ಬದ್ಧರು (ಹಿಂದ88. ೨೪೭). ೧೦೯. [ಸಂಗೀತ] ತಾನದಲ್ಲಿ ಒಂದು 
ಪ್ರಕಾರ : ಪ್ರಾಚೇನಸಂಗೀತದಲ್ಲಿ ತಾನ, "ಬದ್ಧ' ವೆಂದೂ `ಅಬದ್ಧ' 
ವೆಂದೂ ಎರಡು ರೀತಿಯಲ್ಲಿತ್ತು (ಸಂಗೀಕಂ. 66). "ಬದ್ಧತಾನ' ಪರಾ. 
೨೦. [ನಾಟ್ಕ] ನರ್ತನದಲ್ಲಿ ಒಂದು ಪ್ರಕಾರ ; ನ್ಹತ್ಯದಲ್ಲಿ ಹೆಜ್ಜೆ 
ಹಾಕುತ್ತ ಮುಂದಕ್ಕೆ ಚಲಿಸಂವ ಒಂದು ಬಗೆಯಂ ಗತಿ : ಒದವಿದಪೆ 
ಸ್ಮಂದಿತಮಗ್ಗದ ಬದ್ದು ೦ ಜನಿತಮುಮೆಸೆವೂರೂದ್ಹೃತ್ತಂ ಸುದತಿ ಪದಿ 
ನಾಟಿ ಭಾಮ ಪುದಿದೆಸೆವೀ ಚಾರಿಯೆಂಂಬ ಪೆಸರೆಸೆದಿರ್ಕುಂ 
4-೪): [ಸಂ-] 
ಬದ್ಧಕ (ನಾ). ಬಂಧನಕ್ಕೆ ಸಿಲಂಕಿದವನು : ಆ ಜಂಗಮ ಹೆಣ್ಣ 
ಜೇಡಿದರೆ ಸಂಸಾರಿ ಎಂದು ಹೊನ್ನ ಬೇಡಿದರೆ ಆಶಕನೆಂದು ಮಣ್ಣ ಬೇಡಿದರೆ 
ಬದ್ಧಕನೆಂದು ಇಷ್ಟಕ್ಕೆ ನೊಂದ ಮತ್ತೆ ಭಕ್ತಿವಾಸಿಗೆ ಹೋರಲೇಕೆ 


(ಲಾಸ್ಮರಂ. 


(ಮೋಳಿಮಾ. ೫೩-೨೦೯): {ಸಂ.] 

ಬದ್ಧಕಂಕಣ (ನಾ). ತನ್ನ ಗುರಿಯನ್ನು ನೆರವೇರಿಸಲಂ ಸಂಕಲ್ಪ 
ಮಾಡಿದವನು ; ಕಂಕಣಬದ್ಧ : ಬಲದೇವನು . . . ವರ್ಣಚಿತ್ರಕಲೆ 
(011 Painting) ಯನ್ನು ಮುಂದಕ್ಕೆ ತರಬೇಕೆಂದು ಬದ್ಧಕಂಕಣನಾದನು 
(ಕರಾತಾ. ೩೩). [ಸಂ.7 

ಬದ್ಧ ಕತನ (ನಾ). ಬಂಧನಕ್ಕೊಳಗಾಗಿರಂವಿಕೆ : ಕಾಯದೆೊಳ 


ಗುಂಟೆಂದರೆ ಕರ್ಮಕಾಂಡಿಯಲ್ಲ ಜೀವದೊಳಗುಂಟೆಂದರೆ ನಾನಾಯೋನಿ 
ಯವನಲ್ಲ . . . ಅದು ಇದ್ದಿಲು ಶುಭ್ರವಾದ ತೆಆನಂತೆ ಹೊದ್ದದಾಗಿ 
ಬದ್ಧಕತನವಿಲ್ಲವೆಂದೆ ನಿಃಕಳಂ೦ಕಮಲ್ಲಿಕಾರ್ಜುನಾ (ಮೋಳಮಾ- ೩-೮). 
[ಬದ್ಧಕ 4 - ತನ] 

ಬದ್ಧಕೋಣಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದು ಬಗೆ ; ಐ 
“ಬದ್ಧ ವೆಂದರೆ ಕಟ್ಟಲ್ಪಟ್ಟ. ತಡೆಯನ್ನು ಹೊಂದಿದ ಎಂದರ್ಥ. 
ಕೋಣ” ವೆಂದರೆ ಮೂಲೆ. ಈ ಭಂಗಿಯಲ್ಲಿ. ನೆಲದ ಮೇಲೆ 
ಕುಳಿತು. ಹಿಮ್ಮಡಿಗಳನ್ನು ಗುದ ಗುಹ್ಮಸ್ಮಾನಗಳ ನಡುತಾಣಕ್ಕೆ 
(perineum) ಅಳವಡಿಸಿ ಪಾದಗಳನ್ನು ಹಿಡಿದು. ಮಂಡಿಯ 
ಭಾಗಗಳು ಎರಡು ಕಡೆಗಳಲ್ಲಿಯೂ ನೆಲ ಮಂಟ್ಟುವವರೆಗೂ ತೊಡೆ 


ಗಳನ್ನಗಲಿಸಬೇಕಾಗಿದೆ” (ಯೋಗರೀ. 00೨) : ಅಷ್ಟವಿನ್ಮಾಸಗಳು ೧. 
ಉತ್ತಾನಾಸನ ೨. ಚತುರಂಗದಂಡಾಸನ . . . ೩೨. ಟಿಟ್ಟಿಭಾಸನ 
೩೩. ಬದ್ಧಕೋಣೆಂಸನ (ಕಾರದ. ೦೬೭)- [ಸಂ.] 

ಬದ್ಧಗೊಳಿಸು (ಕ್ರಿ)- ಹಿಡಿತಕ್ಕೆ ತರು ; ಹತೋಟಿಯಲ್ಲಿಡು ; 
ನಿಯಂತ್ರಣಗೊಳಿಸು ; ಹಾದಿಯಿಲ್ಲದೆ ಹರಿವ ಮರುಳು ಮನವನು 


ನಿನ್ನ ಬುದ್ಧಿ ಬಲದಿಂದಲೇ ಬದ್ಧಗೊಳಿಸಿ (ನನಲ. 6೭-೪). 
[ ಬದ್ಧ * ಕೊಳ್‌ 4 ಎ ಇಸ್ಕು] 
ಬದ್ಧತಾನ (ನಾ). ಬದ್ದ ೧೯ : ಬದ್ಧತಾನ ತಾಳಗತಿಯನ್ನು ಅನುಸರಿಸಿ, 
ಅಬದ್ಧತಾನ, ತಾಳಗತಿಯನ್ನ ನುಸರಿಸದೆ' ಹಾಡಲ್ಪಡುತ್ತವೆ. ಬದ್ಧ ತಾನ 
ಈಗ ಬಳಕೆಯಲ್ಲಿಲ್ಲ (ಸಂಗೀಶಂ. 66). [ಸಂ.] 
ಬದ್ಧತೆ (ನಾ). ೧. ಕಟ್ಟಳೆ ; ನಿಯವಂ : ಯಾವನೊಬ್ಬ ನಾಗರಿಕನೂ 
-ಸರ್ವಜನರು ಸೇರುವ ಸ್ಮ ನಗಳನ್ನು ಉಪಯೋಗಿಸುವ ಸಂಬಂಧದಲ್ಲಿ 
ಯಾವುದೊಂದು ನಿರ್ಯೋಗ್ಯತೆ; ಬದ್ದತೆ, ನಿರ್ಬಂಧ ಅಥವಾ ಷರತ್ತಿಗೆ 
ಒಳಪಟ್ಟರತಕುುದಲ್ಲ (ಳಾಠಾನ- ೪). ವಿ. (ಮಲವು) ಹೊರಬರದೆ 
ಕಟ್ಟಿ ಕೊಳ್ಳುವಿಕೆ ದ “ವಂಲಬದ್ಧ ತೆ” ಪರಾ. [ಸಂ. ಬದ್ಧತಾ] 
ಬದ್ಧದ್ವೇಷ (ನಾ). ಕಡು ಹಗೆ ; ಗಾಢ ವೈರ : ಅರಸ ಕೇಳಾಯುಷ್ಕ 


೬೨೩೭ 


20 


86|ಬದ್ಧಮೂಲ (ನಾ). ೧. ಬಲವಾಗಿ ಬೇರೂರಿದುದು ; 


46 


ಬದ ರಸ 
ಎ 


ಭಾಗ್ಯಗಳೆರಡು ಕೆಡುವವು ತಪ್ಪದವನೀಸುರರ ಬದ್ದದ್ವೇಷ ಲೇಸಲ್ಲೆಂದನಾ 
ವಿದುರ (ಕುನ್ಮಾಉ- ೩-೧) ; ವೀರೇಂದ್ರಸಿಂಹನಿಗೂ ಮಾನಸಿಂಹನಿಗೂ 
ಬದ್ಧದ್ವೇಷ (ಬಂಕಿಮ. ೦೪೬). [ಸಂ.1 


ಬದ್ಧಪದ್ಮಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದಂ ಬಗೆ ; 
ಐ “ಬದ್ಧಪದ್ಮಾಸನ . . . "ಬದ್ಧ? ವೆಂದರೆ ಕಟ್ಟಲ್ಪಟ್ಟ ಅಥವಾ 
ಬಿಗಿತಕ್ಕೆ ಒಳಗಾದ. ಈ ಭಂಗಿಯಲ್ಲಿ ಕೈಗಳನ್ನು ಬೆನ್ನ ಹಿಂದೆ 


ಎದುರುಬದುರು ದಿಕ್ಕಿನಲ್ಲಿ ಅಡ್ಡಗಿಸಿ, ಅವುಗಳಿಂದ ಕಾಲಿನಂಂಗುಟ 
(ಹೆಬ್ಬೆ ರಳು)ಗಳನ್ನು ಹಿಂಗಡೆಯಿಂದ ಬಿಗಿಹಿಡಿಯುವುದು. 
ಮುಂಗಡ ಅಡ್ಡಗಿಸಿದ ಕಾಲುಗಳೂ ಮುಂಗಡೆಯಲ್ಲಿ ಅದೇ ಬಗೆ 
ಯಲ್ಲಿ ಕೈ ಗಳೂ ಈ ಮಧ್ಯೆ ದೇಹವು ಇವುಗಳ ಹಿಡಿತಕ್ಕೆ ಒಳಪಟ್ಟಿ 
ರುವುದರಿಂದ. ಈ. ಭಂಗಿಗೆ ಈ ಹೆಸರಂ೦ ?? (ಯೋಗದರೀ. ಸ 
ಮುಖ್ಯ ವಾದ ಕೆಲವು ಆಸನಗಳು © ೧೪. ಬದ್ಮ ಪದ್ಮಾಸನ ೧೫. 
ಯೋಗಮಂಂದ್ರಾಸನ (ಕಾರದ. ೦೬೭) ; ಮಂಕ್ತಪದ್ಧಾಸನ, ಬದ್ಧಪದ್ಮಾಸನ 
ಇವು ಧ್ಯಾನಕ್ಕೆ ಅನುಕೂಲವೆಂದೂ . . - ಹೇಳಲ್ಪಟ್ಟಿದೆ (ಮನೋವಂ. ೩೦೩)- 
[ಸಂ.] 

ಬದ್ಧ ಭೂಮಿಕ (ನಾ). ಸಮವರಾಡಿ ಸಿದ್ಧಗೊಳಿಸಿದ ವೇದಿಕೆ. ೨. 
ನೆಲಗಟ್ಟು : “ ಕುಟ್ಟಿಮಂ, ಬದ್ಧಭೂಮಿಕಂ -- ಈ ೨ ನೆಲಗಟ್ಟು ” 
( ಹರಾಯುು. ೪೯-೧೩೪). [ಸಂ.] 

ಬದ್ಧಭೋಜನ (ನಾ). (ದೇವಸ್ಥಾನದಲ್ಲಿ ಕಟ್ಟಳೆಯ 
ಹಾಕುವ ಊಟ,--ಭೋಜನ : ದನಿಯರು ತಮ್ಮ 
ನಡವಂತಾಗಿ ಯಿಕ್ಕಿಕೊಂಡು (ಇ. Ix-ii. ೪೦೯೨೨೬ ; 1365). [ಸಂ.1 

ಬದ್ಧಭ್ರುಕುಟಿ (ನಾ). ೧. ಗಂಟಿಕ್ಕಿದ ಹುಬ್ಬು ; ಹುಬ್ಬುಗಂಟು : 
ಕಾಟ್‌ದವು ಕುಡಿವಿತಾಸೆ ಕಾದುದು ಮೋಲಕ ಬದ್ಧಭ್ರುಕುಟಿಯಲಿ ಹುರಿ 
ಯೇಜ೨ತಧಿಕ. ಕ್ರೋಧತಾಮಸ ನಿಮ್ಮ ದಳಪತಿಯ (ಕುವ್ಮಾಕ. 


ಪ ಕಾರ 
ಬದ್ಧಭೋಜನೆ 


೨೬-೩) ನ 


ದಾಶರಥಿ . . . ಸಿಗ್ಗಿಂದೆ ಬದ್ಧಭ್ರುಕುಟಿಯಿಂದೆ ನೋಡುತಿರ್ದನ್‌ ಬಿಲ್ಲು 
ಬೆರಗಾಗಿ (8 (ರಾಮಾ. ೩೦೫-೦೨೩) - ೨. ಹುಬ್ಬುಗಂಟಿಕ್ಕಿದವನು : 
ಭೀಮಸೇನನುದ್ಹ್ದಾ ಮಕೋಪಾಟೋಪಚಿತ್ತದಿಂ ಬದ್ಧಭ್ರುಕುಟಿಯಾಗಿ 


(ಗರಾಯು. ೭-೯ವ) ; ಬದ ಭ್ರುಕುಟಿ ಸೆರೆ ಬಿಗಿಯುವೋಲಾಡುಗಚ್ಚಿ, 
ನಿದ್ದೆಯನೊದ್ದು, ಸೀಳ್ದು ದುಃಸ್ವಪ್ಪ ಪ್ನಮಂ, ಕುಳಿತೆದ್ದನಬ್ಬರಿಸಿ (ಶ್ರೀರಾಮಾ. 
೨೭೩-೨೭೮). “ಹಂ. ] 

ಬದ್ಧಮಲ (ನಾ). ಕಟ್ಟಿಕೊಂಡಿರುವ ಮಲ ; ಹೊರಬರದಿರುವ 
ಮಲ; ಸಂವತ್ಸರಲವಣ, ಇಂಗು, ಶುಂಠಿ ಎಂಬೀ ಔಷಧಿಗಳನ್ನು ಶುಂಠಿಯ 
ಕಷಾಯದ ಬಿಸಿನೀರಿಂ ಕುಡಿಯೆ ಬದ್ಧಮಲ ಬಿಡುವುದು 
(ಏಕಿ ಂ- ೨೦). (ಸಂ.] 

ಗಾಢವಾಗಿ 
ನೆಲಸಿದುದಂ : ಒಂದು ಸಾರಿ ಪ್ರಣಯವು ಹುಟ್ಟಿ ಬದ್ಧ ಮೂಲವಾದರೆ 
ಆಮೇಲೆ ರೂಪವಿರಲಿ ಹೋಗಲಿ ಪ್ರಣಯವು ನಡೆದುಕೊಂಡು ಹೋಗು 
ವುದಂ (00ಕಿಮು. ೩೦)- ೨. ಗಟ್ಟಿಯಾಗಿ ನೆಲಸಿದವನಂ ; ಸ್ಥಿರವಾಗಿ 
ನಿಂತವನು : ಆ ಸುಖದಲ್ಲಿ ನಾವೆಲ್ಲರೂ ಇಹಸಂಸಾರದಲ್ಲಿ ಬದ್ಧಮೂಲ 
ರಾಗಿ, ಎಂದರೆ, ಬಲವಾದ ಬೇರನ್ನು ಬಿಟ್ಟುಕೊಂಡವರಾಗಿದ್ದೇವೆ 
(ಕಪಾಕುಂ. ೦೨3). [ಸಂ.] 

ಬದ್ಧರ ಬದ್ದರ' ನೋ. 

ಬದ್ಧರಸ (ನಾ). ೧. ಸ್ನೇಹಭಾವದಿಂದ ಕೂಡಿದವನು. ೨. ಪಾರಜ 
ವನ್ನು ಲೋಹದಲ್ಲಿ ಚಿರಸಿದವನಂ. ೧, ೨ : ಬನ್ನಪಂಗೆಯ್ಯಲೊಡಂ 
ಬದ್ಧರಸನುಂ ಸಿದ್ಧ ರಸವೇದನುಮಾದ ' ರಸವಾದಿಯಂತೆ ಜ್ವಳನಜಟಿ 
ರಾಗಿಸಿ (ಕಾಂತಿಪು. 8-೩೭ ವ). [ಸಂ.7 


ಬದ್ಧರೂಪ ೬೨೩೮ 

ಬದ್ಭರೂಪ (ನಾ). [(ಭಾಷುಶಾ| ಬೇರೊಂದಕ್ಕೆ ಹೊಂದಿಕೊಂಡಿರು 
ವಂಥ ಶಬ ರೂಪ : ಪೃತ್ಮಯಗಳು ಯಾವಾಗಲೂ ಪ್ರಕೃತಿಗಳೊಡನೆ 
ಕೂಡಿಕೊಂಡೇ ತೋರಿ ಬರುವುದ೦ಂದ . . . ಪ್ರತ್ಯಯಗಳನ್ನು ಬದ್ದರೂಪ 
ಗಳೆಂದೂ (ಬಾಂಡ್‌ಫಾರಂ) ಕರೆಯುವುದುಂಟು 

(ಸಂ.] 

ಬದ್ಭವಿಘಾತಿ (ನಾ), ಕೆಡುಕಿಗೆ ಸಂಬಂಧಿಸಿದುದು ; (ಖಂಡಿತವಾಗಿ) 
ಕೇಡನ್ನುಂಟು ಮಾಡುವುದು : ದೇವಿ ನೇಮಿಸಲಅಜ*ಯೆನೆಂದೊಡಿದಾವ 
ಧರ್ಮವು ಶಿವಶಿವೀ ಹದ ಸಾವನವರಿಗೆ ತಹುದು ಬದ್ಧವಿಘಾತಿಯಿದು 
ಬಲುಹು (ಕುನ್ಮಾಂ- ೩-೪)- (ಸಂ.] 

ಬದ್ಧವಿರೋಧ (ನಾ). ತೀವ್ರವಾದ ದ್ವೇಷ; ಕಡುಹಗೆ : ಮೊದಲೊಳ್‌ 
ಬದ್ಧವಿರೋಧದಿಂ ನೆಗಬ್ಧ ಕುಂತೀಪುತ್ರರೊಳ್‌ ಭೀಮನಂಕದ ಗಾಂಧಾರಿಯ 
ಪುತ್ರರೊಳ್ಳೊದಲಿಗಂ ದುರ್ಯೋಧನಂ ಧರ್ಮುಯುದ್ಧದೊಳಂತಾತನನಿಕ್ಕಿ 
ಕೊಂದ೦ (ಗರಾಯು. ೦-೩೩). [ಸಂ.] 

ಬದ್ಧವೈರ (ನಾ). ಅತಿಯಾದ ದ್ವೇಷ : ಕಡುಹಗೆ ; ಬದ್ಧವಿರೋಧ : 
ಆ ಬದ್ಧವೆ ೈರದಿನಿನಿತು ಕಣಿಪ್ಪುಂ ಕಾಯ್ತುಂ ನಿನಗಾದುದು (ಕಾಂತಿಫಿ- 
೪-೯೦ ವ); ಆ ಮರ್ಕಟಂಗಳೆರಡರ್ಕಂ ಏಕದ್ರ ವ್ಯಾಭಿಲಾಷೆಯಿಂ ಬದ್ಧವೈರಂ 
ಬಳೆದು (ಸಂತತಂ: ೨೬೭-6); ಓರೊರ್ವರ ನೆಜಂಗಳುಮನನ್ಮೋನ್ಯಬದ್ಧ 
ವೈರಕಾರಣಂಗಳುಮಂ ಮೂದಲಿಸುತ್ತುಂ (ಸುಕುಮಾ- ೦೦-೪೨ ವ). 

[ ಸಂ.] 

ಬದ್ಧಾಂಜಲಿ (ನಾ). (ನಮಸ್ಕಾರ ಮಾಡಲು) ಜೋಡಿಸಿದ ಕೈ; 
ಮುಗಿದ ಕೈ: ನೀಂ ಪೋಗಿ ಕಾದಂಬರೀದೇವಿಗೆ ಬದ್ಮಾಂಜಲಿಯಾಗಿ 
ಪ್ರಣಾಮಪುರಸ್ಸರಮಪ್ಪೆನ್ನ ಬಿನ್ನಪಮಂ ಪೇಟ್ವುದು (ಕಾದಂಉ. ೩೯೯) ; 
ಉದ್ಭರಿಸಿದನಶ್ರಮದಿಂ ಸಿದ್ಧಶಿಲೋಚ್ಚಯಮನೊಂದೆ ಕರತಲದಿಂ 
ದರ್ಫೋದ್ಧರಣಸಹಿತಮಮರರ*್‌ ಬದ್ಧಾಂ ಜಲಿಯಪ್ಪಿನಂ ಸುಮಿತ್ರಾ 
ಪುತ್ರ೦(ಶಂಕಾಮಾ. ೦೦-೩೦); ಆ ನೀತಿಭೂಷಣಮಂಂತ್ರಿಪಂ . . . ರಾಜಶೇಖರ 
ರಾಜೇಂದ್ರಂಗೆ ಮಣಿಮಕುಟವುಂ ಮಣಿದು ಬದ್ಧಾಂಜಲಿಯಾಗಿ ನಿಂದಿ 
ರ್ಪದುಂ (ರಾಜರೇ. ೬-೦೩೨ ವ). [ಸಂ 

ಬದ್ಧಿಸು (ಕ್ರಿ)- ನಿಯವಿಸಂ ; ನಿಶ್ಚಯಿಸಂ : ಉದ್ಯೋಗಿಸಿದರಾಗಮನ 
ದಲ್ಲಿ ಹವನವ ತಿಮ್ಮುತೆ ದಾನದಕ್ಷಿಣೆಯ ಶುದ್ಧಿಯ" ಮಾಡಿದು ಮನೆಯ 
ಸುಲಗ್ನದಿ ಬದ್ಧಿಸಿದರು ವಕೌಹೂರ್ತಿಕರು (ನೋಹತ. ೦೩-೪೨)- 

[ಬದ್ಧ + - ಇಸು) 

ಬದ್ಧೇಂದ್ರಿಯ (ನಾ). ಇಂದ್ರಿಯಗಳನ್ನು ನಿಗ್ರಹಿಸಿದವನು, -ಹತೋಟಿ 
ಯುಲ್ಲೆಟ್ಟುಕೊಂಡಿರುವವನಂ ; ಜಿತೇಂದ್ರಿಯ : ಶುದ್ಧವಾಗಿರ್ದದ್ದ 
ದೋಳ್‌ ಶಿವಂಪತಿಯಾಗಿ ಬದ್ಧೇಂದ್ರಿಯಂ ತಾನನಂತೇಶ್ವರಂ (ನೀಕ್ಷ ಪ್ರ: 
೬-೨೨-೪೨). (ಸಂ.] 

ಬದ್ನಾಮಾ, ಬದನಾಮಿ (ನಾ). ಕೆಟ್ಟ ಹೆಸರು; ಅಪಯಶಸ್ಸು; 
ಅಪಖ್ಯಾತಿ : ಹಾಗೆ ಮಾಡಿದ್ದೇ ಆದರೆ ನಮ್ಮೂರಿಗೇ ಪುಂಡುಕೊಂಪೆ 
ಯೆಂಬ ಬದ್ಗ್ಧಾವಾಾ ಬರುತ್ತೆ (ಕಂಠ. ೨೦೦) ಬದನಾವಿ : ಅದ ಕಾಣ 
ದಾದಭವ ಮದನನಂ ಕೊಂಡು ಶಾಂ ಮೊದಲೆ ಮನಮಂ ಕೊಲ್ಲದೆಮಗೆ 
ತಂದ ಬದನಾಮಿ ಸಾಕು (ಮನೋವಿ. ೦-೨೦) : “ಕೋಟಲೆ” (ಮನೋ. 
೮೪). (ಪಾಠ. ಹಿಂ. ಮರಾ. ಬದನಾವಿನಾ] 

ಬದ್ಮಾಶ್‌, ಬದಮಾಷ್‌, ಬದ್ಮಾಷ್‌ (ಗು).೧. ಕೀಳಾದ; ಕೀಳುಮಟ್ಟದ. 
(ನಾ)- ೨. ನೀಚ; ಕೀಳುಮನುಷ್ಯ: ಬದ್‌ಮಾಶ್‌ ನನ್ನ ಕೈ ಹಿಡಿಯಲು 
ಪ್ರಯತ್ನಿಸುತ್ತಿದ್ದ (606. ೦೦೦). ಬದಮಾಷ್‌ : ೨. ಬ್ಲಾಟೋ ದುಂದು 
ಕುಡುಕ, ಲಫಂಗ, ಬದಮಾಷ್‌ (ಕುಂಓಂ- ೦೨೦) : ಬಂಗಾರದಂಥ 
ಕಾಯಿಗಳನ್ನು ಹಾಳುಮಾಡಿದಿ ಬದಮಾಷ್‌ (6ಗ6ೋ. ೪0)- ಬದ್ಧಾಪ್‌ ; 


ಕಳವಿಕೋ- 1, ೬6೩). 


10 


16 


20 


ಬನ, 


೧. ಅವಳು... ಯಾರೋ ಬದ್ಮಾಷ್‌ ಜನರ ಗುಂಪಿನವರೊಳಗಿನವಳಿರು 
ವಂತೆ ತೊ:ರುತ್ತೆದೆ (ಕೃಕಕ್ಕೆ- ೩೦). ೨. ಬದ್ಮಾಷ್‌. ನಿನ್ನ ಬಾಪ್ತಿಸ್ಮೂ 
ಹೇಗಾಗುವದೋ ನೋಡುತ್ತೇನೆ (ಸ್ಮ ತಿಸಿ. ೩೩೩) ; ಕೆಲಸ ಮಾಡಾಕ ಬಂದಿ 
ದ್ವಿಯೋ, ತುಡುಗು ಮಾಡಾಕ ಬಂದಿದ್ದಿಯೋ ಬದ್ಮಾಷ್‌ (ಊಿಪೋಲೀ. ೦೨೦): 
[೯- ಅರ. ಪಾಠ. ಹಿಂ. ಮರಾ. ಬದಮಾಶ್‌] 

ಬದ್ಮಾಷ್‌ 'ಬದ್ಮಾಶ್‌' ನೋ. 

ಬಧಿರ (ನಾ). ಕಿಎ ಕೇಳಿಸದವನಂ ; ಕಿವುಡ ; ಕೆಪ್ಪ: “ಬಧಿರನೇಡಂ 
ಕಿವುಡನೆನಿಸಿಕ್ಕು” (ಶುಂಗರಾ. ೦೦೪-8); ಕುಬ್ಬ ವಾಮನ ಬಧಿರ ಮೂಕ ಕಿರಾ 
ತೋನ್ಮತ್ತ ಜಡಜನಂಗಳುಮಂ . . . ಕೊಟಿ (ಆರಿದ್ರ. 9-89 ಪ); ಕರುಣ 
ವಿಲ್ಲವನ ಕಾಪುರುಷನ ವಿಕಾರಿಯ ಬಧಿರನ ಪೆಂಡಿರು ಪರರ ಪೆಂಡಿರಲ್ತೆ 
(8ನವ- ೦೨-೪೯); ನಮೆವ ದೀನಾಂಧಬಧಿರರಂ ದಾನಧರ್ಮಂಗಳಿಂ ಪಾಲಿ 
ಸುತ್ತು೦ (ಉಾಮಾಗ್ಮ. ೧೩-೦೪). [ಸಂ.] 

ಬಧಿರತೆ (ನಾ). ಕಿವಿ ಕೇಳಿಸದಿರುವಿಕೆ ; ಕಿವುಡು : ಘೋಷಘಂಟಾರವಂ 
ದಿಗ್ರದನೀಶ್ರೋತ್ರಕ್ಕೆ ಸಂಪಾದಿಸೆ ಬಧಿರತೆಯಂ . . . ಬಂದುದಂದನ್ಮಚಕ್ರ 
ಕ್ಕಿದು ಕಳ್ಪ್ಬಾಂತಾಭ್ರಮೆಂಬಂತುದಿತರಿಪು ಮನೋದೈನ್ಯಮುಗ್ರೇಭಸೈನ್ಮಂ 
(ಫುತ್ತಫಿ. 8-€) ;: ಕಟಿತಟಕಾಂಚಿ ಪದನೂಪುರಾಳಿಸ್ವನಂ ದಿಗ್ಗಜಂಗಳ್ಗಿ 
ಬಧಿರತೆಯನೋಲೈಸೆ ಬರುತಿರ್ದುದಾ ಭವಾನಿಯ ಸಖೀನಿವಹಂ (ಕಂಪು, 

[ಸಂ. ಬಧಿರತಾ) 

ಬಧಿರತ್ವ (ನಾ). ಇ ಬಧಿರತೆ: ಪರರ ಪಟುತನವಾದದಲಿ ಮೂಗರವೊಲಿಹ 
ಪರವಚನದುತ್ಕಟವೊರೆಗೆ ಬಧಿರತ ಶವನು ವರಗುಣದೋಷದರುಶನವು 
ದೊರಕಿದೊಡೆ ಜಾತ್ಮಂಧನೆನಿಸುವ ಪುರುಷನಾವವನವನು ಸಾಕ್ಷಾತ್ಸರಮ 
ಪುರುಷೋತ್ತಮನಲೇ (ಕುವ್ಯಾಉ. ೪-೭೦)- [ಸಂ.] 

ಬಧಿರಿತ (ಗು). ಕೇಳಿಸದಂತೆ ಮಾಡಿದ ; ಕಿವುಡುಗೊಳಿಸಿದ : ಅನ್ನೆಗಂ 
ಗಂಭೀರತರತುರಗಹೇಷಾರವಬಧಿರಿತಸಕಲಭುವನವಿವರನುಂ ... ಆಗಿ 
(4ರಿಫು- ೩-೪೦ ನ), ಚಂಚಚ್ಚಾಪಮಾರ್ವೀರವಭಧಿರಿತದಿಕ್ವಕ್ರಮಂ . 
ನಿರ್ಜನವನಮದಿದಂ ಬಂದು ನೀನೆಂತು ಪೊಕ್ಕೈ (ಶಂತತಂ. 8೭-೨) . [ಸೆಂ] 

ಬನ್ಮ, ಬನವು (ನಾ). ೧. ಕಾಡು: ಅಡವಿ; ಅರ ಣ್ಯ: “ಬನಮೆಂದು ವನಂ" 
(ಕರಸಾ.- 89-೦೬೦); ಮುನಿ ವೀತರಾಗನೆಂದುಂ ಬ[ಶಾಕಾಂ. ಜ]ನಮಂ 
ಸಾರ್ತಕ್ಕು೦ (ವರಾ. ೦-೬೪); ಬನಕ೦ ಪೊಲಕಂ ನಡೆಯಲ್ಕಿನಿಸಾಜದೆ 
ಮಹಜುಗುವಾರ್ಯರಂ ಕಂಡು ಮನೋಜನಿತದಯಂ ಕರಿ ಹರಿ ವಾಹನಂ 
ಗಳಂ ಪಡೆದು ವಿಮಲವಾಹನನಾದಂ (608 ೬-೩6); ನವಿಲ್‌ ಕಾರ್ಗಾಲಮಂ 
ಹಂಸೆ ಸರೋವರಮಂ ಮದಧದಾನೆ ಬನಮಂ . , . ನೆನೆವಂತು ಜಿನಪಾದಾಂ 
ಭೋಜಂಗಳಂ ನೆನೆಯುತ್ತು೦ (ರರ್ಮಾಮ್ಕ - ೩-060). ವ. ತೋಟ, 
ಉದ್ಯಾನ : ನಂದನ : “ಬನಮೆಂದೆನಬ್ಯುದ್ಕಾನಮಕ್ಕು” (ಕಠರ, ೭೨); 
ಬನದ ತಳಿರ್‌ ಕಳಿಕೆ ಮುಗುಳ್‌ ನನೆ ಬಿರಿಮುಗುಳಲರ ಗೊಂಚಲೆಂಬಿವು 
ವನಜಾನನೆಯರ ಪೂದಂಡುಗೆಗೆ ಮಟ್ಟನಾದುವೇಂ ಪೆಂಪೊ ಭರತನಂತಃ 
ಪುರದ (ಆರಿಫ್ರು- ೧9-038) ; ಚಂಪಕ ಮಾಲತಿ ಮುಡಿವಾಳಗಳಿಂ ಬನವೆಸೆ 
ದುದು (ತ್ರಿರುತಿ. ೨-೨೦): ಮಲ್ಲಿಗೆಯ ವನಸಂಪಿಗೆಯ ಬನವೆಲ್ಲ. .. 
ವೃಥಾ ನೆಲನಿಲ್ಲ ನಳನ ರಾಜ್ಯದಲಿ (ತಳಕ. 9-03)- ೩. ಮರಗಳ ಗುಂಪು,- 
ಸಮೂಹ ; ತೋಪು: “ತೋಪು-ಬನಂ”" («ಕಾಶಕ್ಕ. ೨೪) ; ಅಲರ್ದ 
ಪೊಂದಾವರೆಯ ಹಂತಿಯೊ ತಳಿತ ಮಾವಿನ ಬನವೊ (ಕುವ್ಮಾಅ- 6.0೨). 
ಬನವು : ೧. ತೆರಳಿದರು ಶೃಂಗಾರನಿಧಿಗಳು . . . ಕಳಾಎದೆಯರುಗಳಾ 
ಮುನಿಯಿಪ್ಪ ಬನವಿಗೆ (ಕಿಕರಾ. ೦-೬೩). 

ಬನದ ಊಟ. ಬನದೂಟ ಎ. ಹುಣ್ಣಿವೆಂದಿನಗಳಲ್ಲಿ ವಿಹಾರಾರ್ಥ 

ವಾಗಿ ತೋಟದಲ್ಲಿ ಮಾಡುವ ಊಟ ; ವನಭೋಜನ ; ಚಿಕ್ಕ 
ದೊಡ್ಡ ಹೆಣ್ಣುಮಕ್ಕಳು ಬನದ ಊಟ -ತಾಡುವರು (ಕನ್ನಶಾ ೧೪೨) ಹೆಣ್ಣು 


೩೭-೨೫೩) . 


ಬನ, 


೬ ೨೩ 


ಮಕ್ಕಳು ಬನದೂಟವನ್ನು ಸೌರಿಸುವರು (ಕನ್ನಕಾ. ೧೬೭): ಬನದಂಬಿಕೆ - 
ಪಾರ್ವತಿಯಂ ಒಂದು ಅವತಾರ : ಬನಶಂಕರಿ: ವನದೇವಿ : 
ಭಕ್ತಜನಪ್ರಸನ್ನೆ ಎಸ್ತಾರವಿಚಿತ್ರಮೂರ್ತಿ ಬನದಂಬಿಕೆ ಮಾಲಕ್ಕಿಮಗಿಷ್ಟ 
ಸಿದ್ಧಿಯಂ (ನಳಶಂ. ೪)- ಬನದಬ್ಬೆ = ಬನದಂಬಿಕೆ : ನೆಲನೆಲ್ಲಂ 
ಕೊಂಡಾಡುವೆಕ್ಕಲವಿರಿಯುಂ ಬನದಬ್ಬೆಯುಂ ಮಹಾಲಕ್ಷ್ಮಿ ಯುಂ 
ಪೊಲೆಯರ ದನಿಯಪ್ರೊಡಂ ಕೇಳದಂತು ಕಂಚುವಣಕವೆರಸು ಲೇ 
ಲೇಸುನುಡಿಯೆಂಬ ಮಹಿಮೆಯಿಂದುಣ್ಬ ರ್‌ (ರರ್ಮಾಮ್ಮ. ೪-೧90): ಜನದಬ್ಬೆ 
ಬಳರಿ ಬಾದು.. .ಮನೆದೈ ವಮೆಂಬಿವೆಲ್ಲಂ ಜಿನಭಕ್ತಂಗೆಡದ ಕಾಲ ಕೆಪ್ಪಿಂ ಕಷ್ಟಂ 
(ಕಸಾರ. ೪೬೪). ಬನದ ಶಂಕರಿ - ಬನದಂಬಿಕೆ : ದಿನಪಸುತನ ದೂತರು 
ಬಂದು ಎಳೆವಾಗ ಬನದ ಶಂ£ರಿ ಎತ್ತ ಹೋದಳೆ ಮೂಳಿ (ಶುರೆಂದ- ಧಾ: 
೩-೦೨೬-೭)... ಬನದ ಹುಣ್ಣಿವೆ ಪುಷ್ಕಮಾಸದ ಹುಣ್ಣಿ ಮುನ 
ಬನದ ಹುಣಕ್ನಿವೆ ದಿನ ಬಾಗಿಲ ತೋರಣವನು «ಟ್ಟೆ ಬಜ್‌ದೆ ಪಲ್ಲಿ 
ಬೀ: (ಫ್ರರಂದ. ಠಾ. ೩-೦೨೭-೭) : ಪೌಷ್ಯಮಾಸದ ೧೫ನೆಯ ತಿಥಿ ಬನದ 
ಹುಣ್ಣಿವೆ. . - ಬನಶಂಕರಿಯೇ ಈ ಹಬ್ಬದ ಅಧಿದೇವತೆ (ರಾಜಲ್ಮಿ- 
(ಸಂ. ವನ] 
ಬನ, (89): ಒಂದು ಬಗೆಯ ಬೆಲೆ ಬಾಳುವ ಬಟ್ಟೆ. ಉತ್ತಮವಾದ 
ಎಸ್ರ: ಮಣಿಕನ£ಭಾಜನಂಗಳೊಲ್‌ ಪಟ್ಟಿಸೂತ್ರದ ನೇತ್ರದ ಬನದ ಮಹಾ 
ಚೀನೆದ ದೇವಾಂಗದ ವುಂಗಳಜವಳಿಗಳನಂಂತು ಬರ್ಪ ಕಾಂತೆಯರ್‌ ಚಿತ್ರ 
ಪಟಚಿಹ್ನಾವಳಂಬಿತ ವಿಜಯುಕೇತನ೦ಗಳಾಗೆಯು೦ (ವರ್ಥತು- 
1?) 
ಆಶ್ರಯಿಸಂ : ಒಳ್ಳಳಿರ ಕೈಪೊಡೆ ಕರ್ಬಿನ 
ಮಿಳಿರ್ವ ತಮಾಳಪಲ್ಲವದ ಚುಮರದುವ್ಪರವಟ್ಟ 


ಸುನು 


10 


ತಾ 
ಆಲೆ 


೦೬೪)- 


15 


೭-೨ ವ). 
20 


ಬನಂಬಿಡಿ (ಕ್ರಿ). ವನವನ್ನು 
ಬಿಲ್‌" ತವಗ್ರದೊಳಿ್‌ 


ದಳೆದಿಸುವೆಇಂ 


ಮೊಪ್ಪೆ ಬಂ ಸುವೊಂ ಬನಂಬಿಡಿದು. ಪಾಂಥರನಾ ಪರಿಪಂಧಿನುನ್ಮಥಂ 
(ಶಂದ್ರಫು- ೦-೧೦೦). [ ಬನ +'ಪಿಡಿ] 
ಬನಕಾಜಿ (ನಾ). (ಮರದ ಸಾಮಾನು. ಬಟ್ಟೆ ಮುಂತಾದಂವಕ್ಕೆ)] ೨: 


ಬಣ್ಣ ಹಚ ಚ್ಹುವವನು : ಬಣ್ಣ ಗಾರ : ಪಲವುಂ 
ಮಳೆ ನ್ತ್ವಾ ಗಿ ಬನಕಾಜ ಚವೆಂಡೆಯ ಗೆ 
ಮಾಣಿಕೇಶ್ವರದ ಕೋಲ ವಂತ್ತ! ರು ಪನ್ನೆ ರಡು ಪಂ ಭು ನಿವೇಶನ . , , 
ಬನಕಾಜ ನನ್ನ ಯಂಗೆ ಮತ್ತಜು ಅಗೆದ 


ಮುರನವಿಟ್ಟು ಲೇಸಾಗಿ 
ನಮಶ್ಯವಾಗಿ ಬಿಟ್ಟ 


Ww ದ್‌ 
ಮ್‌ ಸಂ 


ನಿವೇಶನ (ಸಣ. ಸಸ: 
೦೭೩-೩೫೭ ; 
[p ಇದು ಗ 
ಜನಗತ್ತಲೆ "೭ ಇಂತ ನೊ 
ಬನಗಳ್ತಲೆ. ಬನಗತ್ತ 
ಸಾರ : ಬನಗಳ್ತಲೆಯೊಳೆಗೆಸವ ವಸಂತಂ 
... ಆ ಕೆಂಗಣ್ವಕ್ಕಿಯ ಸರಮೆಂಬ ಪೊಸ ಗಂಟೆಯನಲುಗಿಸೆ (ಇಯ ಕಾ. ೦-೩೦): 
ಬನಗಳ್ತಲೆಯುಂ ಕಮಳಾಪ್ತನ ಕದಿರುಂ ಕಾದಿ ಮಡಿವುತಳಿಯುಂ ಚಾಂಪೇಯ 
ನಿಕುಯಮಾದುವಲ್ಲದೊಡೆನುಸುಂ ತದ್ವಯಕೆ ಪಗೆತನಂ ಸಮನಿಪುದೇ 
'ಬನಗತ್ತಲೆ ; ನಿಬಿಡನೀರವಕಾನನಾಂತರಂ ನಡುವಗಲ 
ವಣಕಿಯುನಡಗಿಸುತೆ ತಂಪು ಬನಗತ್ತಲೆಯ ಭೀಷ್ಮಸಮ್ಮೋ 
ಜೆತ್ರಗತವಾದಂತೆವೋಲ್‌ ನಿಶ್ಚಲಂ (ಇತ್ರಾಂಗ- ೩-೫೭). 
ಸ ಕಲ್ತ ಲಿ (ಕಟ್ಟಲೆ) ) 
ಇವಲಂ, -ರಕ್ಷಣೆ. 


2190). 30 


pA 
ಯನ 


(mate. ೨-೩೪). 
ವಾಾರ್ತಾಂಡನುರ 
ಹನಟ ಮೆರೆದತ್ತು 40 
[ಬ 

ಬನಗೂಹು (ನೂ). ತೊ 
ಬನಗಾಹಿನವರು = €ಟವನ್ನು ಕಾಯುವವರು : 
ಕಾವಲುಗಾರರ3: ವನಿತೆ ಸತ್ಕೆಯ 'ಮೋಷದಾ 
ಮಂದ: ರಃ (ಸಾಳ್ಮೆಲಾ. ೩೦-೩೦). 
[ ಬನ್ನ 7: ಕಾಷ್ಠು ( ಕಾಪು] 


ನದ 
ಳಾ ತೋಟದ 
ಹೊಗದಿಂ೦ಂ 


ನಸ ದ್‌ ಲೆ, 


ನಂದ ಲಿ 


ಆಳು 


ಗ್ರ 


ಬನವಾಸಿ 


ತ್ರೆ 
ಓ! 


ಬನಗಾಳಿ (ನಾ). 
ತೆಅದೂಟಗಂ! 


ಕಾಡಿನಲ್ಲಿ ಬೀಸುವ ಗಾಳಿ: ಓ! ಬನಗಾಳಿ ಇದೇನೀ 
(೧೪ವೂಾಕ್ಕ. ೯-9)- [ಬನ್ನ 4 ಗಾಳಿ) 
ಬನಗುತ್ತಿಗೆ (ನಾ )- ತೋಟದ ಗುತ್ತಿಗೆದಾರನಿಂದ ಬರುವ ಹಣ. __ 
ವರಮಾನ: ಆ ಪೂಜಾರಿ ಡಾವಣ್ನ ಚಿಕ್ಕಜಂನ್ರಕಲ್ಲಿಗಳಿಗೆ ಕೊಟ್ಟ 
ಶಿಲಾಶಾಸನದ ಕ್ರ ಮುವೆಂತಂದಡೆ ಮಣಲಿಗೆ ನಾಡೊಳಗಣ . , ತೋಟ ಮಾನೆ 
ಕಡಿಗುತ್ತಿಗೆ ಆಜುವಣ ಬನಗುತ್ತಿಗೆ . . . ಆಗುಮಾಡಿಕೊಂಬದು 
(ಮೈಆಂ. ೩೭೨೩೯: [ ಬನ ಗುತ್ತಿಗೆ (ಗುತ್ತಗೆ) ] 
ಬನದುರ್ಗ (ನಾ). (ಶತ್ರುಗಳು ಪ್ರವೇಶಿಸಲು ಸಾಧ್ಯವಾಗದಂತೆ) 
ದಟ್ಟವಾದ ಕಾಡಿನ ನಡುವೆ ಕಟ್ಟಿದ ಕೋಟಿ: ವನದುರ್ಗ : ಗುಡಿಯ 
ಗುಂಟಗಳಿಗೆ ಬನದುರ್ಗ ಮೇಲವರೆಡಿಗೆಯ ಗುಂಡಿಗೆ ದುರ್ಗ ಕುಡಿವ ನೀರಿಗೆ 
ಜಲದುರ್ಗ ಪಾಳಾದುವಾ ಪಡೆಗೆ ಪಗೆಗಳಿದಿರು೨ಟೆ (ಕರಕ. 
" ಜಲದುರ್ಗ ` ಪರಾ. [ ಬನ್ನ + ದುರ್ಗ] 
ಬನಪಶ್ಯ (ನಾ). ಔಷಧಿಯಾಗಿ ಉಪಯೋಗಿಸುವ ಒಂದು ಬಗೆಯ 
ವನಸ್ಪತಿ : ೩೨೨ ಬಾಡಾಮಹಲವ, ೩೨೩ ಬನಪ ಶ್ಯ (ಮಂಂಣವ್ಮಾ ೦೬೬) - 
(+ ಪಾರ. ಬನರ್ಫಶಹ್‌ : ಹಿಂ. ಬನಫ್‌ಶಾ, ಬನಫಶಾ) 
ಬನಪು (ನಾ). ಒಂದು ಬಗೆಯ ದೊಡ್ಡ ಜಾತಿಯ ತೇಗದ ಮರ: (೪. 
ತುಳು. ಬನಂಪು. ಬರಾಂಪು, ಬಣುಪು, ಬಣ] 
ಬನವಂದಿ (ನಾ). ಕಾಡುಹಂದಿ : ಇಭಂ ಬನವಂ [ಶಾ ಾಂಪ೦)ದಿ ತರಕ್ಷು 


ತ 
ವನೂ 


೧೯೪೨. 1360) 


೬-೩೪). 


ಖಡಿ... ಮರವಾವುಗಳಿಂಬಿವಾಗಳುಂ ಕರಮೆಸೆದಿಪರನ್ನಂ ಮೆಜ್‌ದುದಾ 
ಏಪಿನ೦ (ಶವಿಶಂ- ೩-೩೪) - [ ಬನ್ಮ + ಪಂದಿ] 

ಬನವಕ್ಕಿ (ನಾ). ಕಾಡಿನಲ್ಲಿರುವ ಪಕ್ಷಿ: ಕಾಡುಹಕ್ಕಿ : ಎಚ್ಛೆಟ್‌ಸಿ 
ಪೋಯ್ತುನಿತಜಕೊಳು ಕೊಳರ್ವಕ್ಕಿ ಬನವಕ್ಕಿಗಳು ಸರಗೆಯ್ಯೆ (ತಾಳ್ಮಥಾ- 
೦೬-೩೯). | ಬನ್ನ + ಪಕ್ಕಿ] 


ಬನವಟ್ಟೆ (ನಾ). ಕಾಡಂದಾರಿ : ಅರಣ್ಯಮಾರ್ಗ : ನಾಡೊಳಗಣ ಚೋರರ 
ಪರಿಯಲ್ಲಾ ಬೀಡಿನ ಬನವಟ್ಟೆಯು ಪೊಯ್ವುಂ (ಉಠ್ಕರೇ. ೨-೨೭); ಅರಣ್ಯ 
ಗೋಚರರೊರೆಯೆ: ಪಣ್ವಲಂ ಪೂಗಳ್ಗೆ ತಾಂ ದಿನದಿನಂ ನಡೆದು ಸಮೆದ 
ಬನವಟ್ಟೆಯಂ ೦೬೩೪-೪೨). (ಬನ, + ಬಟ್ಟಿ] 

ಬನವತಿ (ನಾ). ಒಂದು ಕ್ಷಂದ್ರದೇವತೆಯ ಹೆಸರು : 
ಮಾರೆಮ್ಮ ಬದ ಹಾಗೆ (ಗಾರೆ): (2) 

ಬನವಸೆ ನೋ. 

ಬನವಳಿಗ (ನಾ). ತೋಟದ ಕಾವಲುಗಾರ ; ವನಪಾಲಕ : ಮದನ 
ಮಂತ್ರಿ ಬನಮಂ ತರೆಹರಿಸಲರಿದು ದರಹಸಿತಾಸ್ಕ 
ಗಾಳಿಧಾಳಿಯ ಬಂದವೆ:ದು ಬನವಳಿಗನರಸಗೆ ದೂಆ್‌ದಂ (ಶೇಳಿಕು. ೭-೪): 

[ಬನ್ಮ, + - ವಳಿಗ್ಮ] 


(ಶ್ರೀರಾಮಾ. 
ಬನವತಿ 


a 
Te ಪಿ 


Ps ಎ 
:ಟನವಾಸಿ 


ಮುತ್ತಿ ದಂ 


» ಬನವಾಸೆ (ನಾ). ೧. ಒಂದು 
ನಲ್ಲರೊಳ್ಳೊಗಂ ನಗೆಮೊಗದೊಳ್‌ ಪಳಂಚಲೆಯೆ 
ನಲ್ಲರೆ ನೋಬಕ್ಟೂೊಡಾವ ಬೆಟ್ಟುಗಳೊಳವಾಾವ ನಂದನವನಂ 
ಬನವಾಸಿದೇಶದೊಳ (ಶಂಶಶಾ. ೪-೨೪); ಶ್ರೀವಿಷ್ಣುಪದಸೇಕರಂ 
ಬನವಾಸಿವಿಷಯಾಧಿ:ಶ್ವರಂ ಮಹೇಶ್ವರಭಕ್ತಂ (ಎಳ. 211 (3). ಜಿಗ್ಮಠ. 
0೦೨೩-೦೨: 3079); ೭ ಬನವಾಸಿಗೆ ಹೋದರೂ ಬರಗಾಲ ತಪ್ಪಲಿಲ್ಲ (ಗಾರೆ). 
೨. ಒಂದು ನಾಡು ಅಥವಾ ಬಟ್ಟಿಣದ ಹಸರು. ೩. ಒಂದು 
ಬಗೆಯ ನಾಣ್ಯ: ಬ್ರಿಟಿಶ ಸರಕಾರದ ಅಮಲಿನ ಆರಂಭದಲ್ಲಿ. . - ೧೮ 
ಪ್ರಕಾರದ ವರಹಗಳು ಅಥವಾ ಹೊನ್ನುಗಳು ನಡಿಯುತ್ತಿದ್ದವು 
೧೦. ನವಲಗುಂದೀ, ೧೧. ಬನವಾಸೀ, ೧೨. ಶಮಶೇರಿ (ಕಾಗ ೨60)- 
೨. ಬನವಸೆ ಹಾನುಂಗಲುಗೊಂಡ ಭುಜಬಳವೀರಗಂಗ 


ಬನೆವಾಸೆ ೬೨೪೦ ಬನಿ, 
ಪ್ರತಾಪಹೊಯ್ಸಳಬಲ್ಲಾಳದೇವರು . . . ರಾಜ್ಕಂಗೆಯುತ್ತಿರೆ. (ಎಕ: ॥1 ಬನಸಿರಿ (ನಾ). ೧. ಕಾಡಿನ ಸಿರಿ; ಅರಣ್ಮಸಂಪತ್ತು ; ಕಾಡಿನಲ್ಲಿ ಮರ 
(Mn). ೩೬೩೩-೨೭; 1173) : ಸಕಲಸೌರೇಭದಲಿ ಸೂಗಹಿಹುದಲ್ಲಿ ಕಡಿಯಬೇಕಾದರೆ, ಬನಸಿರಿಯನ್ನು ಉಪಯೋಗ ಮಾಡಿಕೊಳ್ಳಬೇಕಾದರೆ 


ಬನವಸೆಯೆಂಬ ಪಟ್ಟಣವು (ಕ್ರಕುಲ: & ೨): ಬನವಾಶಿ. ಬನವಾಸೆ : 

ಪಿ. ರಾಜಧಾನಿ ಬನವಾಸೆಪುರದ ಜಯಂತೀ ಮಧುಕೇಶ್ವರದ ಮೊಗಸಾಲೆ 

ಯುಮಂ . . . ಮಾಡಿಸಿ (೩393. ಸ1-1, 0904-39; 1068 9): ಬಂಕ 

ಪುರಂ ಬನವಾಸೆ ಕೊಯತುರ್ತುಂಗಪರಾಕ್ರಮಂ ವಿಜಯವರ್ಧನನೀ ಕಲಿ 

(ಎ) ವಿಷ್ಣುವರ್ಧನ೦ (ಎಕ. ೫೪1, ಕಳ್ಕಶಾ. ೬೨-೯; 1242). 
ಬನವಸೆ ಪ್ನಾಚರ್ಟ್ಟಾಸಿರ, ಬನವಾಶಿ ಪನ್ನಿರ್ಚ್ಚಾಸಿರ, ಬನವಾಸಿ ಪನ್ನಿ 

ಚ್ಛಾಸಿರ - ಹನ್ನೆರಡುಸಾವಿರ ಗ್ರಾಮಗಳಿಂದ ಕೂಡಿದ ಬನವಸೆ 

ಯೆಂಬನಾಡು : ಬನವಸೆ ಪನ್ನಿಚರ್ಚ್ರಿಸಿರಮುಂ ಬೆಳ್ವೊಲ ಮೂನೂಮಿಂ 
- . ಬಾಗಿನಾಡೆಟ್ಟತ್ತುವಂ ಬೂತುಗಂಗೆ ಕನ್ನರದೇವಂ ಮೆಚ್ಚುಗೊಟ್ಟಂ 

(ಎಳ. 111, ಮುಂಡ್ಮ: ೪೦-೨೦: 950): ಶ್ರೀಕನ್ನರದೇವಂ ಪೃಥ್ವೀರಾಜ್ಕಂಗೆಯ್ಕೆ 

ಬಪ್ಪವ್ವಂ ಬನವಾಶಿ ಪನ್ನಿರ್ಚಾಸಿರೆದ ಪಟ್ಟಮನಾಳೆ (ಮ್ಮೇರಿ- ೧೯೨೪ 

೬-೪; 904); ಚಿಂ[ವು]ಣ್ಮರಾಯರಸರ್‌ ಬನವಾಸಿ ಪನ್ನಿಚಸಿರಮನಾಳುತ್ತ 

ವಿರಲ್‌ (26. 19, 0೬೯-೧೦; 3048): [ಆ ಸಂ. ವನವಾಸೀ] 

ಬನವಾಸೆ “ಬನವಾಸಿ” ನೋ. 

ಬನವು “ಬನ್ಯ. ನೋ. 

ಬನವೆಂಕಿ "ಬನವೆಂಕೆ' ನೋ. 

ಬನವೆಂಕೆ, ಬನವೆಂಕಿ (ನಾ). ಕಾಳ್ಗಿಚ್ಚು; ಕಾಡಿನ ಬೆಂಕಿ; ದಾವಾನಲ: 
“ಬನವೆಂಕೆಯೆಂದು ದಾವಾಗ್ನಿ?” (ಕಕಸಾ. 80-63). ಬನವೆಂಕಿ : “ಬನ 
ವೆಂಕಿಯೆ ದಾವಾನಲಂ” (ಕಠಿಕಂ. ೩6)- (ಬನ -- ಬೆಂಕೆ) 

ಬನವೆಣ್ಣು (ನಾ). ಕಾಡಿನಲ್ಲಿ ವಾಸಿಸುವಳು ; ಕಾಡಿನ ಹೆಣ್ಣು ; 
ಅನಾಗರಿಕಸ್ತ್ರೀ | ನಿಷ್ಕರುಣಿ ಎನ್ನದಿರ್‌, ಬನವೆಣ್ಣೆ (ಕತ್ರಾಂಗ. ೨೪೨೬೬೨). 

[ಬನ್ಶ 3- ಪೆಣ್ಣು (ವ ಪಣ್‌) ] 

ಬನಶಂಕರಿ (ನಾ). ಕಾಡಿನ ಅಧಿದೇವತೆ; ಪಾರ್ವತಿಯ ಹೆಸರುಗಳಲ್ಲಿ 
ಒಂದಂ : ಬನೆಶಂಕರಿಯೇ ಈ ಹಬ್ಬದ ಅಧಿದೇವತೆ. ಈ ದೇವತೆ 
ಪಾರ್ವತೀದೆ:ವಿಯ ಒಂಬತ್ತೂ ಅವತಾರಗಳಲ್ಲಿ ಆರನೆಯವಳು . . - 
ಈಕೆ ವನಶಂಕರಿ, ವನದೇವತೆ ಎಂದು ಸ್ಪಷ್ಟವಾಗುವಂತಿದೆ (ಕಾಪದ್ಮ- ೦೬೪): 
ಕಾಡಿನ ಕವಿಗಳೆ ಓ ಕಲೆಗಾರರೆ ಬನಶಂಕರಿಯನು ಕೀರ್ಶಿಸಿರಿ | 
(ಕರುಕ್ರಾ - ೬೪-ಇ)- [ಬನ್ನ -- ಶಂಕರಿ] 

ಬನಶಿ "ಬನಸಿ' ನೋ: 

ಬನಶಿಗೋದಿ 'ಬನಸಿಗೋದಿ' ನೋ. 

ಬನಸಂಪಗೆ (ನಾ). ಕಾಡುಸಂಪಗೆ ವಂರ ಮತ್ತು ಅದರ ಹೂವು : 
ಪಚ್ಚೆಯ ಬೆಟ್ಟುಗಳೊಳ* ಮೆಯೆ ಚಿದ ವೈಡೂರ್ಯಮಣಿಕದಂಬವೆೊ 
ತಾನೆನೆ ಬಿಚ್ಚಳಿಸಿದ ಬನಸಂಪಗೆಯಚ್ಚಳಿಯದ ವುಲರ್ಗಳಿಂದ ಸೊಗಯಿಕು 
ಮನಿಶಂ (ಹಾರಾಸ್ಮ. ೦-೪-೪೮). [ಬನ 4 ಸಂಪಗೆ] 

ಬನಸಿ, ಬನಶಿ, ಬನ್ಸಿ (ನಾ). ದಪ್ಪವಾಗಿಯೂ ನಸುಹಳದಿಬಣ್ಣ 
ದಿಂದ ಕೂಡಿಯಊ ಇರುವ ಒಂದು ಬಗೆಯಂ ಗೋದಿ : «ಬನಸಿ 


ಗೋದಿ” ಪರಾ. ಬನಶಿ : 'ಬನಶಿಗೋದಿ' ಪರಾ. ಬನ್ನಿ: 
“ಬನ್ನಿರವೆ' ಪರಾ. ( .- ಮರಾ. ಬನಸೀ, ಬನಶೀ, ಬನ್ಮೀ ] 
ಬನಸಿಗೋದಿ, ಬನಶಿಗೋದಿ, ಬನ್ಸಿಗೋಧಿ (ನಾ). ಇ ಬನಸಿ : 


ತೊಗರಿ, ಕಡ್ಲಿ, ಬನಸೀಗೋದಿ. ಸಾಸವಿ (ಮುಂಂವ್ಕಾ- ೨೮). ಬನಶಿಗೋದಿ : 

ಬನಶೀಗೋದಿಯು ಕಾಳು ದೊಡ್ಡದಿದ್ದು ಮತ್ತು ಬಣ್ಣದಿಂದ ದಪ್ಪ 

ಅರುಷಣದಂತೆ ಇರಬೇಕು (ಮುಂಬನ್ಮಾ- ೩0). ಬನ್ಸಿಗೋಧಿ : ಬನ್ನಿ 

ಗೋಧಿಯಿಂದ ತಯಾರಿಸಿದ ರವೆಯು ತುಂಬ ಚೆನ್ನಾಗಿರುತ್ತದೆ (ರೂಂ). 
[ ಬನಸಿ + ಗೋದಿ ( ಆ ಗೋದುವೆ) ] 


ಸರ್ಕಾರದ ಸನ್ನದು ಅವಶ್ಯಕ (ಹಸುಹೊ. 340). ವ. ವನದೇವತೆ ; 
ವನಲಕ್ಷ್ಮಿ : ಬನಸಿರಿ ಸುರವರಲೋ ದ ಬನಸಿರಿಗುಅ್‌ ತೋಅಲೆಂದು 
ನಿಜವಿಭವಮನಂದನುನಯದಿಂ ಕಟ್ಟಿದ ಕಂಂಚನತೋರಣವೆ:ನಿಸಿ 
ಕರ್ಣಿಕಾರಂ ಮೆಅಕೆಗುಂ (ರಾ8ಕೇ. ೪-೬೬). [ಬನ್ಮ--ಸಿರಿ] 

ಬನಹಿಪ್ಪಲಿ (ನಾ). ಹಿಪ್ಪಲಿಯಲ್ಲಿ ಒಂದು ಬಗೆ ; ಕಾಡುಹಿಪ್ಪಲಿ : 
ತಗರ ಕೋಡು, ಬನಹಿಪ್ತಲಿ, ತಲೆನಎರು, ಕಾಲುಗುರು, ಬಜೆಯಿವಂ 
ಧೂಪವಿಕ್ಕುವುದು (wm 08. 0೨೬-೨0). [ಬನ್ನ -ಹಪ್ಪಲಿ] 


10 |] ಬನಾತೆ "ಬನಾತು' ನೋ. 


ಬನಾತು, ಬನಾತ (ನಾ). ಬಣ್ಣಬಣ್ಣದ ಉಣ್ಣೆಯ ಬಟ್ಟೆ ; 
ಸಕಲಾತಿ : ದಮಾಸಿನ ವೃಷಭಧ್ವಜಗಳೊ » ೫ ೫ ಬನಾಶಿನ ತೆರೆಗಳೂ 
(ಎಕ. ೫1%, ನೆಂಜನ- ೨೯೨೨೦೪೨ ಫುಟಿ; 1847) ; ಒಂದು ಬಾರಿ ರೋಮನ್‌ 
ಚಕ್ರವರ್ತಿಯು ಬಹಳ ಹಸನಾದ ಬನಾತಿನ ಅಂಗಿಯನ್ನು . , , ಕಳುಹಿಸಿದನು 
(ಶೈಗಂ2- ೦೨8) ; ಅಂಗಳದ ಮಧ್ಯದಲ್ಲಿ ಬನಾತಿನ ನಡೆಮುಡಿಯು 
ಹಾಸಲ್ಪಟ್ಟಿದ್ದಿತು (ಶ್ರೀಕಾಹು. ೪9). ಬನಾತ : ವಾರಿನ ಮೇಲೆ 
ಕಿಮ್ಮತ್ತು ಆಗತಕ್ಕ ಕಪಡಾ ಜೀನಸಗಳು. ೧. ಬನಾತ, ೨. ಕಾಸ್ಮೀರಿ 
(ಮೂಂಣವ್ಮಾ: ೦೪೦). [+ ಹಿಂ. ಮರಾ. ಬನಾತ್‌] 

ಬನಾವಟ್‌ `ಬನಾವಟಿ' ನೋ. 


೬೩೦ (ಜನಾವಟ "ಬನಾವಟಿ' ಮೋ. 


48 ಬನಿ, (ನಾ). ೧. ಸಾರ; ಸತ್ತ್ವ ; ತಿರುಳು: 


ಬನಾವಟಿ, ಬನಾವಟ್‌, ಬನಾವಟ (ಗಂ). ೧. ಕೃತ್ರಿಮವಾದ ; ನಿಜ 
ವಲ್ಲದ : ಬನಾವಟಿ ಪತ್ರಗಳನ್ನು ಕಳುಹಿಸಿ ನಿಮಗೆ ಮೋಸಗೊಳಿಸಿರಂವ 
ಆರೋಪದ ಮೇಲೆ ನನ್ನನ್ನು ಈಗಲಾದರೂ “ಮಾವನ ಮನೆ`ಗೆ ಕಳುಹಿಸ 
ಬೇಕೆಂಬ ನಿಮ್ಮ ಬಯಕೆಯು ಈಡೇರ:ವಂತಿಲ್ಲ (ಕಸಾ. ೪3). (ನಾ). 
೨. ಕೃತ್ರಿಮವಾದುದು ; ನಕಲಿಯಾದಂದಂ : ಇಲ್ಲೆ ಬನಾವಟಿಯ 
ಮಾಲವನ್ನು ತಯಾರ ಮಾಡುತ್ತಾರೆ. ಅದಕ್ಕೆ ಇಲ್ಲೆ ಸುಮಾರ 
ಮಾಲೆಂದೆನ್ನುತ್ತಾರೆ (ಮುಂನಿವ್ಕಾ. ೬೩6). ಬನಾವಟ್‌ ; ೧. ಹುಗೆ 
ಕಲಾಸೃಷ್ಟಿಯತಾಗುವಂತಿದ್ದರೆ ಅದು ಕೃತಕವಸ್ತು. ಅಂಥವು ಅನುಕರಣೆ 
ಗಳು, ಬನಾವಟ್‌ ಮ್ಹಾಲುಗಳು ! (ಕರದ, 00೬). ಬನಾವಟ : ೧. ಈ 
ಬನಾವಟ ಮುತ್ತಿನ ಹಾರ ಅಲ್ತಿರಿಸಿ ಅದನ್ನು ತಂದುಕೊಡಿರಿ 
(ಗರ್ಳಗಾ. ೪6). ವಿ. ಅಚ್ಚಖರೆ, ಖರೆ ಮತ್ತು ಸುಳ್ಳೆ ಇವುಗಳ ಮಿಶ್ರಣ 
ದಿಂದ ತಯಾರಾಗಿದ್ದದ್ದು ಹಾಂಗು ಕೃತ್ರಿಮ ಅಂದರೆ ಬನಾವಟ ಈ 
ಪ್ರಕಾರ ಮೂರು ತರದು ಇರುತ್ತವೆ (ಮುಂಂವಿವ್ಕಾ. ೩೨ ಶ್ರಸ್ತಾವನೆ)- 
[.-ಹಿಂ. ಬನಾವಟ್‌, ಬನಾವಟೀ; ಮರಾ. ಬನಾವಟ್‌, ಬನೋಟ"] 
ಬನಾವಣೆ (ನಾ). ೧. ಕೃತಕವಾಗಿ ತಯಾರಂಮಾಡುವುದು ; 
ಅನಧಿಕೃತವಾಗಿ ಸಿದ್ಧ ಪಡಿಸುವುದು : ನಾಣ್ಯವನ್ನು ಬನಾವಣೆ 
ಮಾಡೋಣ ೭ ಸಂವತ್ಸರಗಳು (ಗ್ರಾನೂಕ- ೦೮೫). ಪರಸ್ಪರ 
ಹೊಂದಾಣಿಕೆ, -ಸಾವಂರಸ್ಕ : ದೇಹಕ್ಕೂ ಮನಸ್ಸಿಗೂ ಬನಾವಣೆ 
ಯಿಲ್ಲ ಎನ್ನಿಸಿತು (೧೦೦ರ: 11, 0೪). ೩. ಕಲ್ಪನೆ; ಊಹೆ: 
ಅವರ ಕಕ್ಷಿಗಾರರ ಬಚಾವು ಈ ಕೇಸು ಕೇವಲ ಪೋಲೀಸಿನವರ ಬನಾವಣೆ 
ಯೆಂದು (ಕಂನೆ. ೩೭೨). ೪. ಕೃತಕವಾದಂದು ಕಿ ಕೃತ್ರಿಮವಾದಂದಂ ; 
ಖೋಟಾ : ಬನಾವಣೆಯಾದದ್ದು ಎಂದು ತಿಳಿದು ಮತ್ತೊಬ್ಬನಿಗೆ 
ಕೊಟ್ಟರೂ ಇಟನ್ಬಿಕ್ಕೊಂಡರೂ ೫ ಸಂವತ್ಸರಗಳ ಪರ್ಯಂತ 
(ಗ್ರಾಮಾಕ. ೦೮೬). “ಬನಾವಟಿ' ಪರಾ. [*-ಮರಾ, ಬನಾವಣೀ] 
ಇವುಗಳಲ್ಲಿ ಜನಪದ 
ಸಾಹಿತ್ಯದ ಬನಿ ಅಷ್ಟಾಗಿ ಕಂಡುಬರುವುದಿಲ್ಲ (ಕಠಕಾ. ೨6 ಪ್ರತ್ತಾವನ)- 


೨. 


ಬನ್ನಿ 


೨. (ಹಾಲು, ಮೊಸರಂ. ಕಲಸಿದ ಹಿಟ್ಟು ಮುಂಂತಾದಂವುಗಳಲ್ಲಿ 
ರುವ) ಜಿಗುಟು ; ಅಂಟು ; ಸೊಗಡು : ಅವರು ಪರೀಕ್ಷಿಸಿದ 
ಯಾವ ಹಸುವೂ ಅವರಿಗೆ ತೃಪ್ತಿಯನ್ನುಂಟುಮಾಡಲಿಲ್ಲ. .. ಐದನೆಯದರ 
ಹಾಲು ನೀರು, ಅದರಲ್ಲಿ ಬನಿಯಿಲ್ಲ (8ಖಾ- 68); ಹಸುವಿನ ಬೆಣ್ಣೆಯಲ್ಲಿ 
ನಶ್ಶವನ್ನು ಮಿದಿಯುತ್ತಿದ್ದರು, ಹಾಗೆ ವಿದ್ದರೆ ಅದಕ್ಕೆ “ಬನಿ” ಬರುತ್ತದೆ 
(ನನ್ನೂರು. 06೨). ೩. ಕಳೆ ; ತೇಜಸ್ಸು ; ಹೆಣ್ಣುಡುಗೆಯುಟ್ಟ ಹರೆಯದ 


೬೨೪೧ 


ಬನ್ನಂಗಾಯಿ 


ನೇ? ಯಾರೆಣೆಯೆಂಬನ್ನಂ ಕುಣತಬ್ಬಿಗೆ ಬನ್ನಮಂ (600). 3-09೬); ನಿನ್ನ 
ಪೆಡಗೆಯ್ಗ [ಟಂ] ಶರದಿಂ ಬಿಡಿಸಿದನಲ್ಲನೆ ಸರಿತ್ಸುತಂ ಬನ್ನವಿನ್ನ ವೆಂಬುವು 
ಮೊಳವೇ (ಶಂಶಥಾ. ೬-೩೩); ಅನುಜನ ನೆತ್ತರವೀಂಟಿದವನ ನೆತ್ತರ ಜೀವಸಹಿತ 
ಮಾಂಟದೆ ದುರ್ಯೋಧನನೆಂಬ ಪೆಸರ್ಗೆ ಮುುಯ್ಕಾಂಪೆನೆ. ದುತ್ಕಾಸನನ 
ಬನ್ನಮಂ ನೀಗುವೆನೇ (ಗಠಾಯು- ೩-೪). ೨. ಸೋಲು; ಪರಾಜಯ; 
ಪರಾಭವ : ತನ್ನೊಳಗಣ ಪನ್ನಗನಂ ಮುನ್ನೀಂ ಪಿಡಿದೊಗೆಯೆ ಕಾಯ 


ಹೆಣ್ಣು ಚಾಮಲೆ ಹೆಣ್ಣುತನದ ಆ ಬನಿಯನ್ನು, ಚೆಲುವನ್ನು ತಳೆಯತ್ತಿದ್ದಳು ಲಾಜದೆ ಪಿರಿದುಂ ಬನ್ನದ ಕರ್ವೆಸೆದುದು ತೊಜಕಿಗಿನ್ನುಂ ಹರೆಗಳ 

(ಸವತಿ. 8೬). ತಮಾಳನೀಳಚ್ಛವಿಯಿಂ (ಶಂಶರಾ. 3.89); ಬನ್ನದಿಂದಂ ಮಹಾನಾಭ 
ಬನ್ನಿ. ಬನ್ನಿ (ನಾ). ೧. ಒಂದು ಬಗೆಯು : ತೆರಿಗೆ ಶ್ರೀಮತ್ತು ನುಜುಬೆಗೆ ಮುರಿದು ಬೆನ್ನ ಹಿಂದಡಗಿದ ಸಮಸ್ತದಿಕ್ಕಾಲರಂ 

ರಗವೆಡೆಂಗಂ ಕಾಳೆಗಕೆ ನಡವುತ್ತು ರೋಣದ ಮಹಾಜನಕೆ ಬನಿಯಂ |10 ಕಂಡೊಡನೆ ಪನ್ನೆರಳ್ನೆಯನದಿಂ ಕಿಡಿ ಸುರಿಯೆ ಕಲ್ಪಾಂತಸೆರನಂತೆ 


ಬಿಟ್ಕಾರಿ* (699. ೩111, ೦೮೪೭-೩; ಸ್ಮು. 875); ಸೋಮೇಶ್ವರಪಂಡಿತ 
ದೇವರ್ಗ್ಗೆ ಧಾರಾಪೂರ್ವ್ವಕಂ ಮಾಡಿ ಬನಿಯಂ ಬಿಟ್ಟನು (ಗೌಣ. ಸ. 
08೬-೬ ; 2174). ಬನ್ನಿ: ೧. “ಹುಲ್ಲುಬನ್ನಿ' ಪರಾ. ೨. (ಹೊಲ. 
ಗದ್ದೆಗಳಲ್ಲಿ) ಮಾಡಿದ ಕೆಲಸಕ್ಕೆ ಪ್ರತಿಫಲವಾಗಿ ಕೂಲಿಯುಳಿಗೆ 
ಕೊಡುವ ಬೆಳೆದ ಧಾನ್ಯದ ಒಂದು ಭಾಗ : (೪). 
[ ದೇ. 8. ತುಳು. ಬಣಿ./ಹಿ೦. ಬನಿ, ಬನ್ನೀ] 

ಬನಿಗೊಳ್ಳು (ಕ್ರಿ). ಸತ್ತ್ವಯುತವಾಗು ; ಸಾರವತ್ತಾಗು : ಜೀವಂತ 
ವಾದ. ದಿನದಿನವೂ ಬೆಳೆಯುತ್ತಿರುವ, ಬನಿಗೊಳ್ಳುತ್ತಿರುವ, - ಬನಿಗೊಳ್ಳ 
ಬೇಕಾಗಿರುವ -. ಈಗಿನ ಭಾಷೆಯ ಗತಿಗೆ ತಡೆಯಾಗಿ ತಂದೊಡ್ಡದೆ 
ಕವಿತೆಯಲ್ಲಿ ಕೇವಲ ಸಂಪ್ರದಾಯುಬದ್ಧವಾದ ಶಬ್ದ ರೂಪಕ್ಕೂ, ಸಂಧಿ 
ನಿಯಮಗಳಿಗೂ, ಕಡೆಗೆ ನಿರ್ದುಷ್ಟತೆಗೂ ವಿಸರಿದ ಗುಣವೊಂದಿದೆ 
(ವಿಸೀಗೀ- ೪ ಮುನ್ಮುಡಿ)- [ಬನ್ನಿ + ಕೊಳ್ಳು (ಕೊಳ್ಸ್‌,)] 
ಬನಿಯ, ಬನಿಯಾ (ನಾ). ವ್ಯಾಪಾರ ಮಾಡುವವನು ; ವರ್ತಕ; 
ವೈಶ್ಯ : ವ್ಯಾಪಾರಸ್ಥರು . . .- ಬಣಜಿಗ, ಬನಿಯ (ಕುಳುಣ- ೦೬೨) : 
ಬನಿಯಾ: ಚಂದ್ರಗುಪ್ತ ದಾಸೀಪುತ್ರ; ಗಾಂಧೀಜಿ ಬನಿಯಾ (ಯುತ್ತಶ್ರ. ೦೩೮) : 

(ಹಿಂ. ಮರಾ. ಗುಜ. ಬನಿಯಾ, ಪ್ರಾ. ವಣಿಅ. / ಸಂ. ವಣಿಜ] 
ಬನಿಯನ್ನು ` ಬನೀನು' ನೋ. 


ಬನಿಯಾ 'ಬನಿಯ ' ಮೋ. 
ಬನೀನು, 


ಬನಿಯನ್ನು (ನಾ). ಅರ್ಧತೋಳಿನ ಒಳಲಂಗಿ ; 
£ ಇಂಡಿಯಾದೇಶಕ್ಕೆ ಬಂದ ಆಂಗ್ಲರು ಗುಜರಾತಿನಲ್ಲಿ ವರ್ತಕರು 
ಉಪಯೋಗಿಸುತ್ತಿದ್ದ ಅರ್ಧತೋಳಿನ ಅಂಗಿಯನ್ನು ವೆಂಚ್ವಿ 


30 


ಗುಹನೆಸೆದನು (ತೆಂಪು.೩6-06): ಏಸು ಸಲ ತಪವಗೈದೇಸು ಬನ್ನವನಾಂತು 
ಕೌಶಿಕಂ ಬ್ರಹ್ಮರ್ಷಿಪದಕರ್ಹನಾದನ್‌ ? (ಕಂಕುಳ. ೬೩೪೪). ೩. ನಾಶ; 
ಅಳಿವು : ಉನ್ನತಬಲಗೂಡಿ ಬಂದಾಗ ತುರುಕರ ಬನ್ನಕ್ಕೆ ತಂದುದೇನೆಂಬೆ 
(ಕನ: ೦-೩9). ೪. ಕಷ್ಟ: ಬಾಧೆ ; ಸಂಕಟ ; ತೊಂದರೆ": ಪರಿಭವ 
ದೊಂದು ತುತ್ತತುದಿ ಕೃಷ್ಣೆಯ ಬನ್ನದೊಳಾಗೆ ಜೂದಿನೊಳ್‌ ಫೊರೆಸಟಃ 
ವಂತೆ ತಮ್ಮರಸುಗೆಟ್ಟು ಕಲಲ್ಜೆರ್ದೆಗೆಟ್ಟರಣ್ಮದೊಳ್‌ ತಿರಿತರುತಿರ್ದ 
ಕಣ್ಬಡಿಗರಿಂ ಮಗುಟ್ಟುಂ . . . ರಾಜ್ಕದೊಳೇಂ ನೆರೆಯಲ್ಕೆ ತೀರ್ಗುಮೇ 
(ಶಂನರಾ- 4-68); ವರ್ಣಧರ್ಮದ ರಕ್ಷೆಗವನಿಯ ಬನ್ನವನು ಬಿಡಿಸಲಿಕೆ 
ತಾನುತ್ಚನ್ನನಾದೆನು ಯದುಕುಲದಲೆಲೆ ಭೂಪ (ಫಗ. ೦೦-೩೨-೦೪) ; 
ಎನಗೇತಕೆಯೋ ಮದುವೆಯ ಬನ್ನ! (ಗಳೇಶ. 3-000. ೫. ದಂಃಖ; 
ಅಳಲು : ನಿನ್ನೆ ಮೊದಲು ನಿನ್ನಾಣೆ ನಿನ್ನನು ಕಾಣದನ್ನಪಾನಂಗಳಿಳಿಯದೆ 
ಬನ್ನದೊಳಾಳಿದೆ. ನಾನು (ಕಂಠಂ. ೨-೦09- ೬. ಕೊರತೆ; ಚ್ಯುತಿ; 
ಕುಂದು : ಮುಂ ಪೂಣ್ಣಂ ನನ್ನಿಗೆ ಬನ್ನಂ ಬರಲೀಯದಾರ್ತೆಸಗಿದೀ 
ಎಖ್ಯಾತಿಯುಂ ಕೀರ್ತಿಯುಂ ಮುಗಿಲಂ ಮುಟ್ಟಿದುದಲ್ಲೆ (ತಂತಳಾ. ೦-೪೦). 
೭. ಅಡ್ಡಿ; ತಡೆ; ಎಫ್ನ : ಕನ್ನೆ ದಿಲಡ್ಮಮೋಜ*ಿಯೊಳಿರುವುದಣಿಂದ 
ಬನ್ನವಂಟೆ ಪ್ರಭಾಕರಗೆ (ಭರತ: ೨೦-೦೦೭); ಬಟ್‌ದೆನ್ನ ತಪಸಿಗೆ ಬನ್ನ 
ಮೆಸಗದೆ ಎಹಗೆ ಬಂದೈ ಅಹಗೆ ಪಿಂದಿರುಗೈ (9ರ್ಕುಕ. ೩-ಂ0) ; ಗಣಪತಿ 
ಯೆಂದರೆ ಬನ್ನಗಳನ್ನು ಪರಿಹರಿಸುವ ದೇವನು (ರೂನಂಕಾ, ೬೬) - 
೮, ಮುರಿಯಂವಿಕೆ; ಸೀಳುವಿಕೆ : (6). 

ಬನ್ನದ ಕೂಟು್‌ ಎಕಷ್ಟದಿಂದ ಪಡೆದ ಆಹಾರ; ಭಂಗದ ಕೂಳು : 
ಪನ್ನೆರಡುಬರಿಸಮುಲಸದೆ ಬನ್ನದ ಕೂಟುಂಡು ಬರ್ದಟಲ್ವಿಂಗಲೊಡಂ 


ಕೊಂಡರು. ಆದುದರಿಂದ ಗುಜರಾತಿನ "ವಾನಿಯ-ಬನಿಯ' ತನ್ನಿಂ ಕಾಳಿಕೆ ಪಿಂಗಿದ ಪೊನ್ನಿನ ತೆಜನಂತೆ ಕಾಂತೆ ಕರಮೆಸೆದಿರ್ದಳ* 
ಎುಬುದು. ಇಂಗ್ಲಿಷಿನಲ್ಲಿ ಗುಣವಾಚಕವಾಗಿ ಬನಿಯನ್‌ (ಗಾಈ: ೪-೬೦): ನೀಂ ನಿನ್ನ ನನ್ನಿಯನೆ ಕಾದು ನಿನ್ನನುಜರ್‌ ಬನ್ನದ 
ಎಂದಾಯಿತು... ಆ ಬಳಿಕ ಇದು ನಾಮಪದದ ಅರ್ಥವನ್ನು |. ಕೂಟನುಂಡರ್‌ (ಕುತತು. ೨೦-೦೩). [-೭ಸಂ. ಭಗ್ನ./ಐ 'ಬನ್ನ' ಶಬ್ದಕ್ಕೆ 
ಪಡೆಯಿತು. ಸಂಸ್ಕ ಅತೆದ "ವಣಿಜ' ಎಂಬುದು ಇದರ ಮೂಲಕ ಇರುವ ಅರ್ಥಗಳು ಸಂಸ್ಕೃತದ 'ಭಂಗ' ಶಬ್ದಕ್ಕೂ ಇದ್ದು ಈ ಶಬ್ದದ 
ವೆಂಬುದಂ ಸ್ವಾರಸ್ಯಕರವಾಗಿದೆ : ರಾಯರು ಒಳ್ಳೆಯ ಒಂದು ಉಪಯೋಗದಲ್ಲಿ ಸಂಸ್ಕೃತದ `ಭಂಗ', 'ಭಗ್ನ' ಎಂಬೆರಡೂ ಶಬ್ದಗಳ 
ಬಿಳೀಪಂಚೆಯನ್ನುಟ್ಟು, ಉದ್ದವಂದ ಬನೀನನ್ನು ತೊಟ್ಟು ಪ್ರಭಾವವು ಇರಬಹುದೆಂದು ಕಾಣುತ್ತದೆ] 

ನಿಂತಿದ್ದರು (ರಾಡುಕ- ೬೦); ಈ ಹುಡುಗನ ಮೈ ಮೇಲಿದ್ದ ಬಟ್ಟೆಯೆಂದರೆ, |ಬನ್ನಂಗ (ನಾ). ಕಷ್ಟ; ಬವಣೆ ; ಸಂಕಟ: ಮುಂಗಾಗುಮಳೆ ಆರಂಭ, 
ತುಂಡು ಬನೀನೊಂದು (ಶುಠಕಾ.090), ಬನಿಯನ್ನು: ಪಂಯಿಜಾವಮದ ವಾಯಿತು . . . ಕಾರಿಗೆ ಮುಂಚೆ ಹೊರಟ ಪಡೆ ದಾರಿಯಲ್ಲಿ ನೀರಿಗಾಗಿ 
ಮೇಲೆ ಬನಿಯನ್ನು ಹಾಕಿದ್ದಾನೆ (ನಕರಾ 1. ೩೬೩); ಹೊಲಸು ವಸ್ತ್ರವನ್ನು] ಕ|  ಬನ್ನಂಗ ಪಡಬಾರದು ಎಂದು ಅವನ ಇಷ್ಟ (ತಠತಿ, ೦%). 


ಬದಲಿಸಿ ಚೊಕ್ಕವೂದ ಚಡ್ಡಿ, ಬನಿಯನ್ನು ತೊಟ್ಟುಕೊಂಡ (ದೇವಹೆಂ. ೬೩). 
[4- ಇಂ. ಹಿಂ. ಬನಿಯಾಣನ*” ; ಮರಾ, ಬನಿಯನ್‌, 
ಬನ್ಮಾನ್‌ : ಗುಜ. ಬನಿಯಾ-ವೈಶ್ಯ-/ಸಂ. ವಣಿಜ = ವೈಶ್ಯ] 


Daaian. 


[ವ ಬನ್ನ./p 'ಬನ್ನ' ಮತ್ತು "ಬಂಗ' ಎಂಬ ಎರಡು ಪದಗಳ ನಡುವಣ 
ಉಚ್ಚಾರಣಾಸಂಬಂಧದಿಂದ ಈ ಶಬ್ದದ ಉಪಯೋಗವಾಗಿರಬಹುದು] 


ಬನ್ನಂಗಾಯಿ (ನಾ). (ಕರಾ) ಅರ್ಧ ಬಲಿತ ತೆಂಗಿನಕಾಯಿ : ಒಂದು 


ಬನೂರ್‌ “ಬನ್ನೂರ್‌? ನೋ. 
ಬನ್ನ (ನಾ). ೧. ಅವಮಾನ; ಅಪಮಾನ: ಭಂಗ : `` ಬನ್ನಮೆಂದು ಭಂಗಂ” 
(ಕಕಸಾ- ೬೩-9೬೨) ; ಪೆಬರಾ (ನಂ) ವಂ ಧರಾಚಕ್ರ ಕೈೇಿಯಂ ಕೆಳೆಯಪ್ಪವಂ 


ಅರ್ಧ ಮುಡಿ ಅವಲಕ್ಕಿ, ಇಪ್ಪತ್ತು ಬನ್ನಂಗಾಯಿ, ನೂರು ಬಾಳೇಹಣ್ಣು 
ಇವಿಷ್ಟು ತಯಾರಾಗಲಿ ! (ಶೊಮುಗು. ೦೦). 
[*-ತುಳು, ಬನ್ನೆಂಗಾಯಿ, ಬಣಂಗಾಯಿ, ಬಣ್ಣಂಗಾಯಿ) 


46 


ಬನ್ನಂಬಡಿಸು 


ಬನ್ನಂಬಡಿಸು, ಬನ್ನಪಡಿಸಂ. ಬನ್ನಬಡಿಸು, ಬನ್ನವಡಿಸಂ (ಕ್ರಿ). ೧. 
ಅವಪಾನಗೊಳಿಸು; ತೇಜೋವಧೆ ಮಾಡು ; ಭಂಗಪಡಿಸು : 
ಅಂತು ಮುನ್ನಂ ತನ್ನಂ ಬನ್ನಂಬಡಿಸಿದುನ್ನತತೇಜನಂ ವಿಶ್ವನಂದಿಯುವ 
ರಾಜನಂ . . . ಮೂದಲಿಸಿದಂ (ಕರ್ನಥ್ರ- ೩-೦೪ 5) : ನಿನ್ನ ಪದಭೃತ್ಯ 
ಫೆಮಿರ್ದೆನ್ನಂ ಗೆಲ್ವಂ ಕಿರಾತನೀತನೆನೀಗಳ್‌ ಬನ್ನಂಬಡಿ[ಕಾಕಾಂ. ಬಿಡಿ]ಸುತೆ 
ಸೋಲಿಪ ಪನ್ನಶಿಕೆಯನಿತ್ವು ಪೊರೆ ಕೃಪಾಳುಗಳರಸಾ (ಕತ. ೪-೦೦೪). 
ಶಿ. ಹಿಂಸೆಪಡಿಸು ; ಬಾಧೆಗೊಳಗುಮಾಡು ; ಸಂಕಟವನ್ನುಂಟು 
ಮಾಡು : ಪಿಶಾಚಂ ತೊಡರ್ದುದು ಭೂತಂ ಬನ್ನೆಂಬಡಿಸಿದುದೆನೆ 
ಸಿನಿಯೊಳರಸುಗಳ್‌ ಮೆಯ್ಕಅಾಯರ್‌ (ಉದಂಪೂ- ೩೬೩) - ಬನ್ನಪಡಿಸು : 
೨. ದೇವರು ಅನೇಕಾನೇಕವಿಧದಲ್ಲಿ ಭಕ್ತರನ್ನು ಬನ್ನಪಡಿಸಿ ದೃಢತೆಯನ್ನು 
ಪರೀಕ್ಷಿಸಿ ಒಲಿಯುವಂತೆ ನನಗೀಗ ನೀವೊಲಿದಿರಿ  (ಕುಕುಕಾ. ೦೦೩). 
ಬನ್ನಬಡಿಸು: ೧. ಮಗನೆ ಹೋಗದಿರು ಮಚಕಿದು ವಿಶ್ವಾಮಿತ್ರ ನಾಶ್ರಮಕ್ಕೆ 
ಮುನಿ ಬನ್ನಬಡಿಸಿಯೆ ಕಾಡಿದಪನಅದಿರು (ಕಕಳಾ- 8-೩೬೩) ; 
ಅಂಜನಾಸುತನು ಮುದದಿ ಪನ್ನಗಾರಿಧ್ವಜನ ಪವನಶಿಖಿರುತಿಗಳ ಬನ್ನಬಡಿಸಿದ 
ಬಿರುದನುವ್ವಡಿಸಿ ಬಾಲರಂ ಚೆನ್ನಾಗಿ ಶಿಕ್ಷಿಸುವ ಮಾಗಧರ ಕೇರಿಯಂ ಕಂಡು 
ಎಸ್ಮಿತನಾದನು (ಕಳಾ 8-೩-೨8) ; ನನ್ನ ಜನ ನಿಮ್ಮ ಬನ್ನಬಡಿಸಿದೊಡೆ, 
ಆಗ ಇಂತೆ ಮೊರೆದು ಹೇಳುವೆನು (ಕಬಕ್ರ. 3೪-೦). ೨. ನಿರಪರಾಧಿಯನು 
ಬನ್ನಬಡಿಸುವುದುಚಿತವೇ (88ಫ್ರ. ೩6-4೬0) ; ಮಾಯೆ 'ಬನ್ನಬಡಿಸದಳಿಂತು 
ಜಗವನು (ಏಕಾಗ. ೨-೦-೨೦) ; ಕಣ್ಣು ಕಾಣದೆ ಅರಣ್ಯದಲಿ ಬಿದ್ದಂತಿಹೆ 
ಬನ್ನಬಡಿಸುವುದು ನಿನ್ನ ಧರ್ಮವಲ್ಲ (20ಾಕ್ಕ. ೩-೬)-. ಬನ್ನವಡಿಸು : 
ವಿ. ಎನ್ನ ರಾಘವ ಸತ್ಕನಾದೊಡೆ ಬನ್ನವಡಿಸಿದ ನಾಯ ಹರಣವ ತಿನ್ನು 
ತಿನ್ನೆನುತಾ೦ಿ -ಬಾಣವ ಬಿಟ್ಟ ಸೌಮಿತ್ರಿ (೪930. ೩೬-೭೬). 
[ಬನ್ನಂಬಡು 4 - ಇಷ್ಮು) 
ಬನ್ನಂಬಡು, ಬನ್ನ ಪಡು, ಬನ್ನಬಡು, ಬನ್ನವಡು (ಕ್ರಿ). ೧. ಅಗೌರವಕ್ಕೆ 
ಈಡಾಗು ; ಅವವರಾನಕ್ಕೊಳಗಾಗು:; ಭಂಗಹೊಂದು : ನಿನ್ನ 
ಗುರು ವರ್ಧಮಾನಂ ಬನ್ನಂಬಡುವಂತೆ ಮಾಡುವೆಂ ನಡೆ ಪೋಪಂ (ಈರ೯ಪು. 
9-೦9). ವ. ಕಷ್ಟಕ್ಕೆ ಗುರಿಯಾಗು ; ತೊಂದರೆಗೆ ಈಡಾಗು ; 
ಬಾಧೆಗೊಳಗಾಗು : ಮುನ್ನಿನ ಭವದೊಳ್‌ ಗೊರವನಾಗಿ ಕಾಂಚೀಪುರ 
`ದೊಳ್‌ ತಿಜಂದು ಪಲವುಕಾಲಂ ಬನ್ನಂಬಟ್ಟು ಪೊನ್ನಂ ಪಡೆದು (ತಂಕಕಾ- 
೩90-೨೦) ; ಎನ್ನೊಡೆಯನ ಬಲ್ಬಂ ನೀವಿನ್ನುಂ ಕಂಡಜಾದುದಿಲ್ಲ ಬಿದಿ 
ಯೆಂಬಣ್ಣಂ ಒನ್ನಂಬಟ್ಟುದನಣ*ಿಯನೆ (ಕಳಾ: ೧೯೬. ೩. ಸೋಲು ; 
ಪರಾಭವ ಹೊಂದಂ; ಹಿಮ್ಮೆಟ್ಟು: ಬನ್ನಂಬಟ್ಟೆನ್ನ ಮುನ್ನಿನ ಬನ್ನಮುಂ 
ಪಿರಿದದೆ ನೆವಂಗೊಂಡಾನಿರಿದಿಲ್ಲಿ ನೀಗದೆ ಮಾಣ್ಬೆನೇ (ಶ್ಯಕಶಾ- 0೨-೦೪); 
ತನ್ನೊಳೆ ಇನೆ ಪರ್ಚಿ ಮಹಿಶೂರಾಣ್ಮಂ ಪೊಣರ್ವನ್ನೆಗಂ ಬನ್ನಂಬಟ್ಟೆವು 
ಬಣ್ಣಗೆಟ್ಟಿವು (86. ೨೩6), ೪. ದುಃಖಪಡು ; ಖೇದಗೊಳ್ಳು ; 
ಸಂಕಟಪಡಂ : ಕ್ಲೇಶನ, ಕ್ಲೇಶಕಃ, ಈ ೨ ಬನ್ನಂಬಡುವಂ (ಕಾರಕ್ಕೆ. 
೨೪೪), ಬನ್ನಪಡು ; ೨. ಆಸ್ತಿ ಉಳಿಯುವಂತಾದರೆ ನಿನ್ನ ಮಗಳೂ 
ಮೊಮ್ಮಕ್ಕಳೂ ಹೊಟ್ಟೆಗಿಲ್ಲದೆ ಮುಂದೆ ಬನ್ನಪಡುವುದನ್ನು ತಡೆದಂತಾಗು 
(ಕೃಾಗಗು. ೬). ಬನ್ನಬಡು : ೨. ಎನ್ನದಾನೆಂಬೆರಡಟ೨ಂದವೆ 
ಬನ್ನಬಡುವನು ಜೀವನು (ಕುರ್ಶಾರ್ರೋ. ೭-೨೫೪) ; ಮುನ್ನ ಭೂಸುರ 
ಶಾಪದಿಂದೆ ಪಲರಳಿದುಳಿದು ಬನ್ನಬಟ್ಟವರುಂಟು (ಕೃ. ೫-೪0) ; 
ಅಧಿಕಾರಿಗಳ «ಟ್ಟಳೆ ಕಾನೂನುಗಳಿಂದ ಪ್ರಜೆಗಳು ಬನ್ನಬಡುತಿದ್ದರು 
(ಶಾತುತ್ತ. ೯). ೪. ಚಿನ್ನ ಕರುವಿಗೆ ಬನ್ನ ಬಡುವೆನಂ. ೮ಣ್ಣ ನೀರನು 
ಮಿಡಿವೆನು (ಕುಫು. ೮-೬). ೫. ನಾಶವಾಗು ; ಅಳಿದು ಹೋಗು : 
ತನ್ನ ಸಹಾಯದಿಂಬಸುಲಾಧೀಶ_ರನೆನ್ನ ಮೊಮ್ಮನನು ` ಬಂಧಿಸಿದ ಬನ್ನೆ 
ಹಿರಣ್ಕಕ ಮೊದಲಾದ ದೈತ್ಮರು ಬನ್ನಬಟ್ಟುದ ಬಲ್ಲರೆಲ್ಲ (ಕೂ | 
ಅ ರ್‌ ಹ (ಶಶ. ೩೭-೦೩೬), 


೬೨೪೨ 


ಬನ್ನವಂತ 


ಬನ್ನವಡು : ೨. ನಿನ್ನ ಕೊಂದವ ನಾನು ಮಾತಿನ ಭಿನ್ನಭಾವ 
ವನಲ್‌ಯದಕಟಾ ಬನ್ನವಟ್ಟೈ ತಂದೆ (೪980 - ೩೬-೩೦) : ಕನಕಲತೆ 
ಯೆಂಂಬವಳ* ಎರಹದಿಂದೆನಸುಂ. ಬನ್ಮವಡುವ ಭೂಮಿಶ್ವರ 
ತನುಜೆಯ ನೋವಂ ಪಿಂಗಿಸಿ (ಇಡು. ೫. ಬನ್ನವಟ್ಟಿಹ 
ಕಪಿಕುಲಂಗಳ ಮನ್ನೆ ಸತ್ರಾಣಿಸುವೆ ಎನುತ ಸಂತೈಸಿದನು 
ನೊಂದವರ (೪980. 38-೨೩). [ಬನ್ನ + ಪಡ್ಕು) 

ಬನ್ನಂಬಡೆ (ಕ್ರಿ). ೧. ಅವಮಾನ ಹೊಂದು ; ಭಂಗಕ್ಕೊಳಗಾಗು : 
ಈಶ್ವರಂ , . . ಆನಿಟ್ಟ ಪುಲ್ಲನೆತ್ತಿದನೆ ದನುಜರ ಗೆಲ್ಲವಂ ಎನುತೊಂದು 
ಪುಲ್ಲನಿಡೆ. . . ಉಳಿದ ಸುರರುಂ ಆ ಪ್ರಕಾರದಿನಾತ್ಮಶಕ್ಷಿಗಳಿನೆತ್ತಿ ಮೇಣ್‌ 
ಕ್ಷಿಪ್ರದಿಂ ಬನ್ನಂಬಡೆದರ್‌ (ಶದ್ಮ9ಾ- 00-೨80) ; ಎನ್ನಂ ಸೆಅಕಿಯಂ ಬಿಡಿಸಿದೆ 
ಬನ್ನಂಬಡೆದುಳಿದೆನೆಂದು . . . ಶ್ರುತಿಕನ್ನಿಕೆ ಮಾಧವನ ಹರ್ಷದಿಂ ನುಶಿ 
ಯಿಸಿದಳ್‌ (6ನ. ೨-೨). ೨. ಸೋಲು ; ಪರಾಭವಗೊಳ್ಳು : 
ಪೆಅನಾಡೆಆಕಿಯಂ ನಿನ್ನ ಕೈಯೊಳ್‌ ಬನ್ನಂಬಡೆದು ಕಿನ್ನನಾಗೆ (ಕ೦್ಮಳಾ-6೪)- 

[ಬನ್ನ + ಪಡೆ] 

ಬನ್ನಂಬೇಕು (ಕ್ರಿ). ೧. = ಬನ್ನಂಬಡೆ ೧: ಹೆರಿಯಿಂದಂ ಮಂದರಂ 
ವುಂದರಮಥನದಿನಂಭೋಧಿಯಂಭೋಧಿಯಿಂದಂ ಧರೆ ಬನ್ನಂಬೆತ್ತುವು 
(ಎಳೆ. ೪12, ಶಿಕಾರಿ. 00೪-೨೨; 1069); ಮುನ್ನುಜ್‌ ಬನ್ನಂಬೆತ್ತನಂ ಪುಷ್ಕಲ 
ಪುರದ ಹಯಗ್ರೀವನಂ ಕರ್ಮದಿಂದಂ ಮಜ್‌ದಾಂ ಮೆಯ್ವಿಟ್ಟು ನಿದ್ರಾ 
ಸುಖದಿನಟಲೆ ಬಂದು . . . ಎನ್ನೋಪಳಂ ಕೊಂಡು ಪೋದಂ (ಫುಶ್ಮಥು. 

೨. ದುಃಖವನ್ನು ಹೊಂದು ; ಕಳವಳಪಡು : ಬನ್ನಂ 
ಬೆತ್ತೆನ್ನೆಯ ಬಿನ್ನಪಮಂ ಮನ್ನಿಸು (ಉದ್ಕರೇ. ೩-೨೪). [ಬನ್ನ + ಪೆರು) 

ಬನ್ನಂಬೊಂದು (ಕ್ರಿ). ಇ ಬನ್ನಂಬಡೆ ೧: ನಿಲ್ಲೆಲೆಗೇ ಎನುತ್ತೆ ಗುರು 
ಶಿಷ್ಠಂ ಕೋಪದಿಂ ಗರ್ಜಿಸಲ್‌ ಬನ್ನಂಬೊಂದುತೆ (88ಕುಂತ, 63-090). 

[ಬನ್ನ 3- ಪೊಂದು, («ಎ ಪೊರ್ದು) ] 

ಬನ್ನಗೆಡು (ಕ್ರಿ). ಕಷ್ಟಪಡು; ತೊಂದರೆಗೀಡಾಗು : ತನ್ನ ಗಾತ್ರದೊಳು 
ಮೇಣನ್ಮರಂಗದೊಳಕಟ ಬನ್ನಗೆಟ್ಟಾ ಚರ್ರದಿಂದೆ ಸುಡಲು ನನ್ನಿ ನರಕಕ್ಕಿಳಿ 
ವನೆನ್ನನಾದೊಡಮೆಂದ ಧನ್ಮವಪ್ಪಾ ಸೂತಸಂಹಿತಯದಂ (ಸಾನೇಕ- ೨-೧೩೨). 

[ಬನ್ನ * ಕೆಡ್ಕು) 


ಇ) - 


೬-೩). 


ಬನ್ನಣೆ "ಬಣ್ಣನೆ" ನೋ. 

ಬನ್ನಣೆಗಾರ್ತಿ /ಬಣ್ಣನೆಗಾರ್ತಿ' ನೋ. 

ಬನ್ನಣೆಗಾಜಿ "ಬಣ್ಣನೆಗಾರ' ನೋ. 

ಬನ್ನಣೆಗೆಯ್‌, ಬನ್ನಣೆಗೈ (ಕ್ರಿ). ೧. ವರ್ಣಿಕ: ವಿವರಿಸು : ಬನ್ನಣೆ 
ಗೆಯ್ದು ಒಜ್‌ದೆ ಬಣ್ಣಿಗೆವಡಿಸದಿರು (ಗೀಕಗೋ. ೨5-೨). ಬನ್ನಣೆಗೈ : 
೨. ಅಲಂಕರಿಸು : ಶೃಂಗಾರಮಾಡು : ಪನ್ನೀರೆರೆದಂಗಿಯನಕ್ಕಿ 
ಕಸ್ತೂರಿಯ:ಟ್ಟು ರನ್ನೆದ ತೊಡವನು ತೊಡಿಸಿ ಬನ್ನಣೆಗೈದಳು ವರನೆಂದಿನಿಯು 
(೪೫೯೪. ೨೨೦). [ಬನ್ನಣೆ (ಎಬಣ್ಣನೆ) 4 ಕೆಯ) 

ಬನ್ನಣೆಗೈ “ಬನ್ನಣೆಗೆಯ್‌' ನೋ. 

ಬನ್ನಣೆನುಡಿ “ಬಣ್ಣನೆನುಡಿ' ನೋ. 

ಬನ್ನಣೆವಾತು "ಬಣ್ಣನೆವಾತು' ನೋ. 

ಬನ್ನಪಡಿಸು «ಬನ್ನಂಬಡಿಸು' ನೋ. 

ಬನ್ನಪಡು “ಬನ್ನಂಬಡು? ' ಮನೋ. 

ಬನ್ನಬಡಿಸು "ಬನ್ನಂಬಡಿಸಂ' 

ಬನ್ನಬಡು "ಬನ್ನ ಬಡು” ನೋ. 

ಬನ್ನವಂತ (ನಾ). (ರೋಗದ) ಬಾ ಹೊಂದಿರುವವನು ; 
ರೋಗಿ: ವ್ಮಾಧಿಗ್ರಸ್ತ : “ರೋಜನ್‌, ರೋಜಕಃ. ರುಷ್ಟಃ, ರೆಷ್ಟ 
ವಾನ್‌, ರೋಗೀ, ಈ ೫ ಬನ್ನವಂತಂ” (ಕಾಕಕ್ಕ. ೨೨೨). [ಬನ್ನೆ - ವಂತ) 


[od 
vb 


ev 


ಯು ನ್ನ 


ಬನ್ನವಡಿಸು 


ಬನ್ನವಡಿಸು "ಬನ್ನಂಬಡಿಸು' ನೋ. 

ಬನ್ನವಡು "ಬನ್ನೆಂಬಡು' ನೋ. 

ಬನ್ನಿ, (ನಾ). "ಸಣ್ಣ ಸಣ್ಣ ಎಲೆಗಳು ಹಾಗೂ ಮುಳ್ಳುಗಳಿಂದ 
ಕೂಡಿದ ಒಂದು ದಿಯ?” ಮರ; ಶಮಿಾವೃಕ್ಷ : 8 ಹಿಂದೂಗಳು 
ಈ ಮರವನ್ನು ಪೂಜ್ಯವೆಂದು ಭಾವಿಸಿದ್ದಾರೆ. ನವರಾತ್ರಿ 
ಯಲ್ಲಿ ವಿಜಯದಶಮಿಯಂದು ಬನ್ನಿಯ ಮರವನ್ನು ಪೂಜಿಸಿ, 
ಅದರ ಎಲೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಶುಭಾ 
ಶಯುಗಳನ್ನು ನುಡಿಯುತ್ತಾರೆ: “ ಶಮಿಯೆನೆ ಬನ್ನಿಯಕ್ಕು” 
(ಮಂಗರಾ. ೩5-೦೬) : ಮುಳ್ಳಿಲ್ಲದ ಬನ್ನಿಯ ಮರನುಳ್ಳೆಡೆಯೊಳಂ .. . 
ಒಂದು ಪುರುಷದೊಳ್‌ ನೀರಕ್ಕುಂ (ರೋಳೋಪ. 8-೦೦); ಅನಿಬರು . 
ಅಖಳಕೈದುವನೊಂದು ಹೆಣನಾಕಾರದಲಿ ಬಿಗಿದೊಂದು ಬನ್ನಿಯ ಮರನ 
ತುದಿಯಲಿ ಕಟ್ಟಲೇಛ್‌ದರು (ಕುನ್ಮಾಂ. ೦-೦೨); ಆಲ ಮುಳ್ಕುತ್ತುಗ 
ಕೊಡಸಿಗೆ ಬನ್ನಿಗಳ್ಮೀಲಕಡರಿ ಮುಸುಕಿಹುವು (ಕಂಠಂ. ೦೮-೩೬)- 

ಬನ್ನಿಮಂಟಪ ಎ ಶಮಾವೃಕ್ಷದ ಸುತ್ತಲೂ ಕಟ್ಟೆಹಾಕಿ, ಕಟ್ಟಿರುವ 

ಮಂಟಪ : ಹಿಂದೆ ವಿಜಯದಶಮಿಯಂದು ಮೈಸೂರು ಮಹಾರಾಜರು 
ಮೆರವಣಿಗೆಯಲ್ಲಿ ಬನ್ನಿಮಂಟಪಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಿದ್ದರು (6). 
ಬನ್ನಿಮುಖಹಾಕಾಳಿ- ಬನ್ನಿಯ ಮರದ ಬಳಿಯ ದುರ್ಗೆ: -ವಂಶಾ 
ವಳಿಯ ಕರಣಿಕನು ಬನ್ನಿಮಹಾಕಾಳಿಯ ಆಶೀರ್ವಾದದ ಪಟ್ಟೆಯ 
ನ್ನೋದಿ ಒಬ್ಬಸಲು . . . ವಸ್ತ್ರಾಭರಣಗಳಂ ಕೊಡಿಸಿ (ಮುಹಾವಂ- 1. ೩€)- 
ಬನ್ನಿಯ ಕಟ್ಟೆ ಎ ಬನ್ನಿಮಂಟಪ : ಬನ್ನಿಯ ಕಟ್ಟೆಯ ಸಾರ್ದನಾ ರಾಯ 
(ಈತ. ೨೨-೬); ಬನ್ನಿಯ ಬೆನಕ ಎ ಬನ್ನಿಯ ಕಟ್ಟೆಯ ಮೇಲೆ 
ಪ್ರತಿಷ್ಠೆ ಮಾಡಿರುವ ಗಣಪನ ವಿಗ್ರಹ : ಗುಂಡದೇವವೆದ್ದಿ ಬನ್ನಿಯ 
ಬೆನಕನಲ್ಲಿ ಶ್ರೀಧರದೇವರ ಕೆಯ್ಕಿಂ ಬಡಗ ನಾಕಅ ಹಸುಗೆಯಲು ಕೊಟ್ಟ 
ಮತ್ತರು ನಾಲ್ಕು (3983. 2% -1. ೬೩-೪೪; 2336); ಇನ್ನೀ ಚತುಸ್ಲೀವೆಂ 
ಯಲು ನಾಡು ನಟ್ಟು ಕೊಟ್ಟ ಕಲ್ಲುಗಳಿಂದೊಳಗಣ ಕ್ಷೇತ್ರವನೊ ಹೊನ್ನ 
ಹುಣಿಸೆಯಿಂದವೂ ಬಡಗಲು ಬನ್ನಿಯ ಬೆನಕನಿಂದಲೂ (ಎಳ. 1೫, ಇತ್ರರು. 
9೨-೨೦ ; 1೩6). ಬನ್ನಿಯ ಮರದ ಮಂಟಪ = ಬನ್ನಿಮಂಟಪ : 
ಇನ್ನು ಕೆಲವು ಆಯುಧಗಳನ್ನೂ ಸಂಗಡ ಇರಿಸಿ ಉತ್ತರದಿಕ್ಕಿನ ಬನ್ನಿಯ 


ಮರದ. ಮಂಟಪಕ್ಕೆ ಪಟ್ಟದಾನೆ ಕುದುರೆಗಳ ಸಹಿತವಾಗಿ . . . ಕಳುಹಿಸಿ 
ಕೊಟ್ಟರು (ನುತಾರಂ- 1. ೩೯). [ದೇಃ॥. ತಮಿ. ಮಲ. ವನ್ನಿ) 
ಬನ್ನಿ “ಬನ್ಮಿ' ನೋ. 
ಬನ್ನು (ನಾ). ಮೃದುವಾದ ಒಂದು ಬಗೆಯ ರೊಟ್ಟಿ: ಆ ಮೂಲೆ 


ಯಂಗಡಿಯಲ್ಲಿ ಬ್ರೆಡ್ಡು, ಬನ್ನು ಸಿಕ್ಕುತ್ತವೆ (649). [(«-ಇಂ. Bun] 
ಬನ್ನೂರ್‌, ಬನೂರ್‌ (ನಾ). ಒಂದು ಸ್ಥಳದ ಹೆಸರು; ಬನ್ನೂ 
ರ್ಚಾವರಿಯ ಮಗ ಪಾಲ ಬಲ್ಲದ ತುಜುಗೊಳೊ ಕಾದಿ ತುಜುವನಿಕ್ಕಿಸಿ 


ಸ್ವರ್ಗ್ಗಿಯಾದ (ಎಳ, ೫, ಮೂಳರಾ. ೪-೪; ಸು. 970). ಬನೊರ್‌; 

ತೈಲಪದೇವಂ ರಾಜ್ಯಂಗೆಯೆ. ಬನವಾಸಿ  ಅರಸುಗೆಯೆ ಬನೂರಯ್ಕ 

ಮಾಡಿಸಿದ ಕಂಭ (ಎಳ. ೪111, ಸೂರೆಂ. ೩೨-4 ; 985). (ಬನ್ನಿ, + ಊರ") 
ಬನ್ನಿ "“ಬನಸಿ'” ನೋ. 


ಬನ್ನಿಗೋಧಿ "ಬನಸಿಗೋದಿ” ನೋ. 

ಬನ್ಸಿರವೆ (ನಾ) - ಬನಸಿಗೋದಿಯಿಂದ ಮಾಡಿದ ರವೆ: ಬನ್ಸಿರವೆಯಿಸಂದ 
ಉಪ್ಪಿಟ್ಟು, ಸಜ್ಜಿಗೆ ಮಾಡಿದರೆ ಉದುರುದುರಾಗಿಯೂ 
ಇರುತ್ತದೆ (ರೂಢಿ). [ಬನ್ಸಿ( ಇ ಬನಸಿ) 4 ರವೆ) 

ಬಪ್ಪ, 'ವರ್‌' ಪರಾ. 

ಬಪ್ಪ ಬೊಪ್ಪ (ನಾ). ೧. ತಂದೆ: ನಾಯಂ ಮಂತ್ರಿಗಳುಕ್ತಿ ಬಪ್ಪನ 


ಮತಂ ಕಾಲೋಚಿತಂ ನಿಮ್ಮಭಿಪ್ರಾಯಂ ನೆಟ್ಟನಲಂಘ್ಯಂ (ಅನಂತು.೦೩-೬೨) ; 


ಮೃದುವಾಗಿಯೂ 


೬೨೪೩ 


10 


25 


40 


ಬಬ್ಬರೆ 


ಎಲೆ ಮಗನೆ ಬಪ್ಪನನ್ನೊಡಗೊಂಡು ಬಪ್ಪೆ ನಾಂ ಪರಿಣಯಕೆ (ಕಠಕು. 
೬-೦೩). ಬೊಪ್ಪ ; ೧. ಅಂತು: ತನೂಭವಂ ಜನಿಸಿಯಾಕ್ಷಣದೊಳ್ಳರಿ 
ದೆಯ್ದೆ ಜೊಪ್ಸ ನಾನೆಂತು ಬರ್ದುಂಕುವೆಂ ಬೆಸಸಿಮೆಂದೊಡೆ (ರರ್ಮಕ. 
೩-೨೯) ; ಆ ಶಿಶುತ್ವದಲೆಮ್ಮ ಬೊಪ್ಪನು ವಾಸವನ ಪುರಕೈದಿದನು 
(ಉುನ್ಶಾರ್ರೋ. ೯-99); ಬೊವಪ್ಪ ಕಳುಪಿದ ವಸ್ತುಗಳನೆಲ್ಲವ ರಾಮನೊಪ್ಪಿಸಿ 
ಕೊಂಡು ದುರ್ಗವನು ವೊಪ್ಪವಿಟ್ಟನು ಸವುರಣೆಯಿಂದೆ (ಕರಾ. 93-೩9)- 
೨. ತಾತ ; ಪಿತಾಮಹ: “ಬೊಪ್ಪಂ ತಾತನೊಳಂ” (₹ರ್ಕಾಕಿ.8) ; 
ಅಪ್ಪನು ನಮ್ಮ ಮಾದರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ' 
ಕಕ್ಕಯ್ಯ (೪೩ರ. ೩96). ೩. ಮಕ್ಕಳನ್ನು ಪ್ರೀತಿಯಿಂದ ಸಂಬೋಧಿಸು 
ವಾಗ ಹೇಳುವ ಮಾತು : ಕವಡಿಕೆ ಭಾಳದಂಡದೊಳೊಡಂಬಡೆ ದಾದಿ 
ಯರಿಕ್ಕೆ ಲಂಗಳೊಳ್‌ ಸವಡಿ ಸಾರ್ಚಿ ದಟ್ಟಡಿಯೊಳೆಟ್ಟರುತಿರ್ದನನಾರ 
ಬೊಪ್ಪನೀ ಕವಡೆಯ ಬೊಪ್ಪನೆಂದು ನಡೆ ನೋಡಿದರ (ಸೂಸು. ೬-೬೬); 
ಬಾರೆನ್ನ ಬೊಪ್ಪಯೆಂದಡಿಗಡಿಗೆ ಮುದ್ದಿಸುತ್ತ ಕೇರಳನ ಹರುಷದಿಂ 
ಲಾಲಿಸುತ್ತ (ಶೇಕೆತು. ೦೦-೬೪) ; ಬಾರಣ್ಣ ಬಾರೋ ಕಾರುಣ್ಯಮೂರ್ತಿ 
ಬೊಪ್ಪ ಬಾರೊ .(ತಲಲ್ಳ. ೨೫). ೪. ಒಬ್ಬಾತನ ಹೆಸರು : ಕಲಿಗಂಗನಗ್ರ 
ತನಯಂ ಶ್ರೀಬೊಪ್ಪದಂಡಾಧಿಪಂ (ಎಳ. 11, ೩694೩ ; 1155). 
೫. (ಆಲಂ) ಪ್ರಪಂಚಕ್ಕೇ ತಂದೆಯಾದವನು ; ಪರಮಾತ್ಮ ; 
ಕ ಷ್ಣ ಈ ಬೊಪ್ಪಂ ದೇವಕಿಗಾದಾ ಬೊಪ್ಪ ೦ ತಪ್ಪದಪ್ಪ ನೇದಂ 
(ಉಶರುಂ. ೦೮೫-೯3೬ ; 1161). 
ಬಪ್ಪೆನಂಕಕಾಅ - ಒಂದು ಬಿರುದು. : ರಿಪುರಾಯಕುವರಬಂಗಾರಂ 

ಬಪ್ಪನಂಕಕಾಅಂ [ಕುಮರ)ಂಕಭೀಮಂ. (2999- xx. ೭೦೨೪; 2109) - 
ಬಪ್ಪನ ಗಂಧವಾರಣ, ಜೊಪ್ಪನ ಗಂಧವಾರಣ - ಒಂದು ಬಿರುದು: 
ಈ ನರಸಿಂಹಭೂಭುಜಂ ಪರಿಚಿತಭದ್ರಲಕ್ಷಣದಿನೊಪ್ಪುವ ಬಪ್ಪೆನ' ಗಂಧ 
ವಾರಣಂ (ಎಳ. ೪, ವೇರೂರು. ೦೯೬೨; 1161; ತಾಶಮಂ- ೬೩೬ ಮೋ); 
ಗಡಿಯಂಕಮಲ್ಲ ಬೊಪ್ಪನ ಗಂಧವಾರಣ ಕಲಿದೇವ ಗೋಪಾಳದೇವರ 
ದಿಬ್ಯಶ್ರೀಪಾದಪದ್ಧಾರಾಧೆಕರುಂ (ಎ6. ೪೫೫1, ಶೀರ್ಥಪ- ೨8-೪; 1259): 
[<ಪ್ರಾ. ಬಪ್ಪ./ಸಂ. ವಪ್ತೃ. ಹಿಂ./ಬಪ್ಪಾ, ಬಾಪ್‌ ; ಮಠಾ. ಬಾಪ್‌) 

ಬಪ್ಪ, (ನಾ). ೧. ಬೆಟ್ಟದ 'ಮಗ್ಗು ಲು; ಸಾನು : ತಪ್ಪಲು. 2೨. 
ದಡ ; ತೀರ; ತಟ: “ಬಪ್ಪ | ವವ್ರಎತಪ್ಪೆ ಲು, ದಡ” (ಕರ್ಕ ಳೊೋ.39); 
ವಪ್ರ, ಬಪ್ಪ (ಕಠ್ಮಾಶು. ೧೩9 ಶ್ರಯೋ) ; ಪತ್ರಿಕೆ - ಹತ್ತಿಗೆ, ವಪ್ರ - 
ಬಪ್ಪ (ಹೊರಗ. ೦೦೬). ೩. “ಅಗುಸೇ ಬಾಗಿಲು” (ಕ್ರಕ್ಕಾ). 

[ ಇ ಪ್ರಾ. ವಪ್ಪ./ಸಂ. ವಪ್ರ] 

ಬಪ್ಪಣ (ನಾ). ಮಕ್ಕಳನ್ನೂ ತೊಟ್ಟಿಲಲ್ಲಿ ಮಲಗಿಸಿ ಆಡಿಸುವ ಒಂದು 
ರೀತಿ, - ಬಗೆ: ರೂಢಿಯ ಕೈಯಾಗ ಆರೂಢ ಸಿಕ್ಕಿಹನು ಜೋಡಾಗಿ 
ಬಪ್ಪಣ ಆಡಿಸುತ ಕಂದನ -ಸಡಗರದಿ ತೂಗಿರೆ (೧ದ್ಮತು. ೩-೩೬). !?. 

ಬಪ್ಪವ್ವ (ನಾ). ಒಬ್ಬಾಕೆಯ ಹೆಸರು : ಬಪ್ಪವ್ವಂ ಬನವಾಶಿ ಪನ್ನಿರ್ಬ್ಯಾ 
ಸಿರದ ಪಟ್ಟಮನಾಳೆ (ಮರಿ. ೦೯೨೯, ೭೮-೪; 964). 

[ಬಪ್ಪ್ಮ[ 4+ ಅವ್ವ (ಆ ಅವ್ವೆ)] 

ಬಪ್ಪಸೆಟ್ಟಿ (ನಾ). ಒಬ್ಬಾತನ ಹೆಸರು : ಬಪ್ಪಸೆಟ್ಟಿಯ ಮಗಂ ೬ ಮಂ 

ಅಮ್ಮಣಸೆಟ್ಟಿ (ಎಳ. 111 (8). ಗುಂತಠ್ಮಾಶೇ, ೩೭-9 ; 9ನೆಯ ಶತ). 
[ಬಪ್ಪ್ಮ + ಸೆಟ್ಟಿ] 

ಬಬಿಯಮ್ಮ (ನಾ). ಒಬ್ಬಾತನ ಹೆಸರು: ನೀತಿಮಾರ್ಗ್ಗ ಪೆರ್ಮ್ಮ 

ನಡಿಗಳ್‌ ಸ್ವರ್ಗ್ಗಮೇಲ್‌ದನ್ನೂ ಮಅವೂರ ಬಬಿಯಮ್ಮಂ ಕಿಚ್ಚುವೊಕ್ಕಂ 


(ಎಕ- ೪. ಅರಳೆ. ೨೩-೧೨ : ಸು. 916). [೫ + ಅಮ್ಮು ೨] 
45 [ಬಬ್ಬರ, ಬೊಬ್ಬರ (ನಾ). ಸುಸಂಸ್ಕೃತನಲ್ಲದವನರ ; ಅನಾಗರಿಕ : 
“ಬಬ್ಬರಂ ಬರ್ಬರಾರ್ಧಂ” (ರಾಂ. ದ ೨. ಒಂದು ದೇಶದ 


ಬಬ್ಬರಿ 

ಹೆಸರು; ಬರ್ಬರ : “ ಬಬ್ಬರ. ಬರ್ಬರ. -ಪುಮರ, ದೇಶಭೇದ 7. 
(ತದ್ಕಕೋ. 30). ಬೊಬ್ಬರ : ೨. ಮಲಯ ಬೊಬ್ಬರ ಮತ್ತೆ ಮಗಧ 
ಬಂಗಾಳವು (ರೇಶಾಂಘ್ರ ೩-೪0): [ ಆ ಸಂ. ಬರ್ಬರ] 

ಬಬ್ಬರಿ (ನಾ). ಒಂದಂ ಬಗೆಯಂ ಮದ್ಯ; — ಹೆಂಡ : ಸಿರಿಸಿಂಬಿ 
ತಂಪುಗಂ ಬಬ್ಬರಿ ಗಂಗಾಸಾಗರಂ ಸುರಾಳೆಂ ಸೋಮಂ . - . ಎಂಬ ಕೆಲವು 
ಪೆಸರಿನ ಕಳ್ಳಂ ತುಂಬಿರ್ದನೇಕಘಟನಿಕುರುಂಬಮನನುರಾಗದಿಂದೆ ತಂದಿ 
ಲಾಪಿದೊಡೆ (ಶಾರಫು- ೦೦-೦೨೬). [?) 

ಬಬ್ಬರಿಗ (ನಾ). ಒಂದು ದೇಶದ ಹೆಸರು ; ಪಾಂಡ್ಯ ಲಾಳ ನೇಪಾಳ 
ತುರಃಕ ಒಬ್ಬರಿಗ ಕೇರಳ ಪಲ್ಲವಮಂಗ ವೆಂಗಿ ಪಾಂಚಾಳ ಕಳಿಂಗ ಸಿಂಧು 
ವಿಷಯಾಧಿಪರಾಳ್ವಿಸಗೆಯ್ಕೆ (೪೩: ೫. ೩೦-೦೭; 1222). [ < ಬಬ್ಬರ ] 

ಬಬ್ಬಾಗಿಲ್‌ (ನಾ). ಒಂದು ಸ್ಥಳದ ಹೆಸರು (?) : ವಂರಿದು ಕಿಡಿವ 
ಗುಣ್ಣಿಯೆ ಬಬ್ಬಾಗಿಲ ದ್ವಿಸನ್ಮಿಯೆ (ಎಳ. 11 (2). ನಂ8ನ, ೨೬೨-೨೪; 969). 

(2) 

ಬಬ್ಬಾಟ “ಬೊಬ್ಬಾಟ' ನೋ. 

ಬಬ್ಬುಲಿ, ಬಬ್ಬುಳಿ, ಬೊಬ್ಬುಲಿ. ಬೊಬ್ಬುಳ್ಳಿ (ನಾ). ಒಂದು 
ಬಗೆಯು ಮುಳು ಗಿಡ; ಜಾಲಿ; ಗೊಬ್ಬುಳಿ : ಪಲಸಾಲಂ ತಡಸಾಸು 
ತೇಗು ತದುಕಿಂಚಿಲ್ಲೊನ್ನೆ ಚೆನ್ನಂಗಿ ಬ[ಶಾಕಾಂ. ಬೊ]ಬ್ಬುಲಿ «ಎ «ಎ ಎಂಬೀ 
ಮರದುಲಖಗಲಿಟುಂಬಿನಿಂದತಿಗಹನಮೆನಿಪ ಗಹನಾಂತರದೊಳಗೆ (ಶಾರ್ಶ್ಶಪು.- 
03-೩6); ವನಜವನದಲಿ ತುಣುಚೆ ಕಬ್ಬಿನ ಬನದಿ ಕಡಸಿಗೆ ಚೂತಮಯ 
ಕಾನನದಿ ಬ[ಶಾಕಾಂ. ಬೊ]ಬ್ಬುಲಿ ಭೀಮಸೇನನಯಿರವು ತಮ್ಮೊಳಗೆ 
(ಕುವ್ಕಾ9. 6-3); ಈಗ ಊರು ಇದ್ದ ಸ್ಥಳದಲ್ಲಿ ಮೊದಲು ಬಬ್ಬುಲಿ 
(ಜಾಲಿ)ಯ ಬನವಿದ್ದು ತುಡುಗರಿಗೆ ಆಶ್ರುಯವಾಗಿತ್ತು (ಏಿಶಾಶ- ೦೨) - 
ಬಬ್ಬುಳಿ 2 ಬಬ್ಬುಳಿಯ ಮುಳ್ಳ ಮೆಳೆಯಲಿ ನಲ್ಲಿ. (nena. ೭೩-೪) - 
ಜೊಬ್ಬುಲಿ: ಬೊಬ್ಬುಲಿಯ ವನಕ್ಕೆನಿಸು ಕೂರ್ಮೆಯಿಂ . . . ನೀರ 
ನೆೇಆ್‌ದೊಡಂ ಮಾವಿನ ವನದಂತೆ ಫಲಮಾಗಲಾರ್ಕುಮೆ (ರರ್ತಾನ್ನು. ೭-೬೭); 
ಚಂದನದ ಸನ್ನಿಧಿಯಛಿ ಪರಿಮಳ ತಾಗಿ ಬೇವು ಬೊಬ್ಬುಲಿ[ಕಾಕಾ- 
ಬಬ್ಬುಲಿ, ಬೊಬ್ಬುಳಿ] ತಟ್‌ಯ ಗಂಧಂಗಳಾಗವೆ (ಇಸನ. 090) ; ಹಿರಿಯ 
ಬೊಬ್ಬುಲಿಮರದ ನೆಳೆಲಿದು (೨ಸಫು. ೨೦-೦೦).  ಬೊಬ್ಬುಳ್ಳಿ: 
ವನಜದಲರನುಳಿದಾಣಡಿಗೆ ಬೊಬ್ಬುಳಿಯ ಪೂವಿನೊಳ್ಳ ಧುವುಂಟೆ 
(ಕೈಬಳಾ. ೦೪-೦೨) ; ಹಾವಸೆ, ಬೊಬ್ಬುಳಿಮರದ ತಿಗುಡು ಇವೆರಡನು 
ಕುಟ್ಟಿ. . - ಸಕ್ಕರೆವೆರಸಿ ತೆಗೆದುಕೊಳ್ಳಿ ದಾಹಂ ಮಾಣ್ಗುಂ (ಸಳನ್ಲೆ. ೨6»). 

[ಆ ಸಂ. ಬಬ್ಬುಲ, ಬಬ್ಬೂಲ) 

ಬಬ್ಬುಳಿ 'ಬಬ್ಬುಲಿ' ನೋ. 

ಬಬ್ರಿ (ಗು). (?) : ಆನೆಗೆ ಹಳದೀ ಬನಾತಿನ ಬಬ್ರೀಜೂಲು ರೇಶ್ಮೆ 
ಜಾಲರು ಸಹ ೧ (ಎಳ. ೩1೪, ಶಂಕೆ. ೨೪೨-೦೪೨ ಫುಲ; 264)- [?) 

ಬಭ್ರು (ಗು). ೦. ಕಂದುಬಣ್ಣದಿಂದ ಕೂಡಿದ. (ನಾ). ೨. ಕಂದು 
ಬಣ್ಣ; ಏಂಗಳವರ್ಣ : “ಪಂಗಂ ಕಪಿಳಂ ಬಭ್ರು, ಪಿಶಂಗಂ . . 
ಹರಿತಂ” (6ತ್ನುಕೋ- ೦೦೯-೬೩); ಭತ್ರಿಕುಟಿಕುಟಿಲಛ್ರೂಲತಾಬಭ್ರುರೋಚಿ 
ಯಿಂ ರುಚಿರತಾಂಬೂಲಾರುಣಾಧರಮರೀಚಿಯಿಂ . . . ರೌದ್ರಭಾವಂ 
ನೆಲಸಿ ನಿಲೆ (ಕಾದಂ. ೨೬೦) ; ಅರಣ್ಯಂ . . . ಮದವತ್ಕುಂಜರಗಾತ್ರ 
ದಂತೆ ವಳಸವೃಭ್ರೂ ಪ್ರಭಾವಿಭ್ರಮಂ (ಶುತೃಶ್ರ- 3-46). ೩. ಮುಂಗುಸಿ; 
ಮುಂಗುಲಿ : *ಮಂಗುರಿಯಲ್ಲಿಯುಂ ಬಭ್ರುವೆಂಬುದು” ( ಶರಾಯು. 
0೬-೩೦); ಹರಿ ₹ರಿಗಳೊಂದಾಗಿ ಬೆರೆದು ಬಭ್ರೂರಗವನೆರಳೆ ಪುಲಿ 
ಯೊಂದೆನಿಸಿ ಮರೆದು ನಿಜವೈರಗಳ ವರಮುನಿಯ ್ಹದಿವ್ಯಪ್ರಭಾವ 
ದಿಂದೊಪ್ಪಿರ್ಪುವಾ ಶವೋಧನನೆಡೆಯೊಳು (ಕಂಳಾರಾ- ೦೨೬-೮)- ೪ಉ. 
ಅಗ್ನಿ : ಬಭ್ರುಸದ್ಧೃಷ್ಟ ಚಿತ್ತಭ್ರಾಂತಿಕೃಲ್ಲುತತ* ಪ್ರಭ್ರಾಜಿತೋವ್ಯತ್‌ 


೬೨೪೪ 


ಬಯ 


ಕಕುಭ್‌ಭ್ರಮಿತ ಫೃಣಿಚಯಾದಭ್ರಸ್ಪುಲಿಂಗವಮಿವಿಭ್ರ ಮವಿಭೃತ್‌ ಖಡ್ಗ 

ಶುಭ್ರ ದಕ್ಷಕರಕ್ಷತಾ (ಶೆದ್ಮರಾ- ೦-೬). ೫. ವಿಷ್ಣು : “ವಿಷ್ಣುಃ, ಕೃಷ್ಣಃ 
- ಬಭ್ರುಃ, ಹರಿಃ . . . ವನಮಾಲೀ, ಗದಾಧರ ಃ ೨. ಈ ೪೫ 

ನಾರಾಯಣನ ಪೆಸರ್‌” (ಶಕಾಯು. ೩-39). ೬. ಶಿವ. ೬. ಕುದುರೆಯ 

ಹುಬ್ಬು : ಅಕ್ಷಿಕೂಟದಿಂ ಪೊಜಗಣ ಪುರ್ಬುಗಳ್ಗಿ ಬಭ್ರು ವೆಂಬ ಪೆಸರಕ್ಕೂಂ 

(ಅಕ್ಕಣ. ೮೬-೨೩) - [ಸಂ.] 

ಬಮರ «ಬವರ್ಕ' ನೋ. 

ಬಮರಿ «ಬವರಿ' ನೋ. 

ಬಮೆಗೊಳ್‌ :ಬೆಮೆಗೊಳ್‌' ನೋ. 

ಬಮೋಜೀಬ್‌ (ಅ). ಅದಕ್ಕನುಗುಣವಾಗಿ ; ಅದಕ್ಕನುಸಾರವಾಗಿ : 
ಅದರ ತರುವಾಯ ನಡೆಯುವ ಆಪಾದನೆಗೆ ಅಯಿವತ್ತುರೂಪಾಯಿಗೆ 
ವಾರದ ಜುರಾನೆಗೂ ಗುರಿಯಾಗತಕ್ಕದ್ದು ಬಮೋಜೀಬ್‌ ಹುಕ್ಕುಂ 


(ಗ್ರಾಮಾಕ- ೪ ವೀಠಿಕೆ)- [ “ಪಾರೆ. ಬವಖಾಜಖ್‌ ; ಹಿಂ. ಬಮೂ 
ಜಬ್‌, ಬಮೂಜಿಬ ; ಮರಾ. ಬಮುಜಿಬ್‌, ಬಮೂಜಿಬ್‌, 
ಬಮೊಜಿಐಳ, ಬಮೋಜೀಬ್‌] 


ಬಮ್ಮು ಕ ಬೊಮ್ಮ' ನೋ. 

ಬಮ್ಮಡಿ "ಬೊಮ್ಮ ಡಿ? ಮೋ. 

ಬವ್ಮುಯ್ಯ “ಬೊಮ್ಮಯ' ನೋ. 

ಬಮ್ಮೇತಿ `ಬೊಮ್ಮಹತಿ' ನೋ. 

ಬಯ್‌,, ಬೈ (ಕ್ರಿ). ಬಯ್ತು, ಬೈತ (ಭೂತಕೃ). ಬಯ್ರು, ಬೈತು 
(ಭೂತನ್ಯೂ). ೧. ಅಡಗಿಸು ; ನಿಕ್ಷೇಪಿಸಂ ; ಮುಚ್ಚಿಡು ; 
ಬಚ್ಚಿಡು : ಬಯ್‌-ನಿಕ್ಷೇವೇ (ಬಚ್ಚಿಡು)” (ಕತುರಾ) ; ದಂಡಕನೃಪಂ 
ಲೋಭಾಭಿಭೂತಂ ವಿಷಾವಿಲದಂಷ್ಟ್ರಂ ಶ್ವಯುವಾಗಿ ಪುಟ್ಟಿ ಸುಟಾಗುಂ 
ಮುಂ ಬಯ್ದು ಭಂಡಾರದೊಳ್‌ (ರಿಪು: ೨-೦೨) ; ಕಮಲಜನಿಲ್ಲಿ ಬಯ್ತು 
ನೆೊಲವಿಂ ಕುಮುದೇಕ್ಷಣ ವಜ್ರದಂತವಿದ್ರುಮರದನಚ್ಛದಂಗಳಿನಮರ್ಚಿದ 
ಜಂಗಮನೀಲಪುತ್ರಿಕಾ:ಸಮಿತಿಯನೆಂಬಿನಂ . . .ಪುಳಿಂದಿಯರಿರ್ದರದೊಂದು 
ತಾಣದೊಳ" (೩ಗಂ- ೦೬-೦೭) ; ಬರೆದಂತೆ ಪೋಲ್ತಂತೆ ಬಯ್ಮಂತೆ ಬೆಚ್ಚಂತೆ 
ಇರಿಸಿದಂ ಶಿವಮೂರ್ತಿಯಂ ಚಿತ್ತದೊಳಗಿಂತೆ (ಸೇದಿರೆ. ರೇ. ೬೬-೨೩), 
ಬೆ ೈ ಲಿ. ಎರ್ದೆಯೊಳ್‌ ಬೆ ೈತಿಚ್ಚೆಯೊಳ್‌ ಕೂರ್ಮೆ ತಳಿರವಿಂ 
ಮಚ್ಚು ಗೆವೆತ್ತ ಪತ್ತುಗೆಯಿನಂತಾ ನಾಲ್ವರಂದಿರ್ವರಿರ್ವರೆ ಯುಗ್ಮದ್ಧಯ 
ಮಾದರೇಂ ಸಫಲಮೋ ಸತ್ಪಾತ್ರದಾನೋದಯಂ ಯ(ಣಾಂಶಿಫು. ೬-೦೨೩) ; 
ಓವಿ ಫಳತರುಗೆ ನೀರ್ಗಳನೀವುದುಮಂ ಬೈತು ಬಿತ್ತನೊಲವಿಂ ಬೆಳೆಗೈಗೀ 
ವುದುವುಂ ಸತ್ಪಾತ್ರಕ್ಕೀವುದುಮಂ ದಾನಮೆಂಬ ನಾಣ್ವಿಕೆಯುಂಟೇ 
(60೯ನೇ. ೪-೪6); ಆಭರಣಗಳೆಲ್ಲಮಂ ಬೆ ತು ತಾಂ ಬೇಗದಿಂ ವರಸಖಂ 
ಬೆರಸು ಖೇಚರಚಕ್ರ ವರ್ತಿ ಬೇಡರ ರೂಪನಾಂತು (ರರ್ಮಶ. ೩-೨). ೨. 
ಪ ಕ್ರೈ ಶಿಷ್ನ ಮಾಡು : ಬರೆದರೊ ಬೈತರೊ ಪೊಲ್ಲರೊ ಪೊರೆದರೊ , , , 
ಕಡೆದರೋ ಎನೆ ಗಿರಿರಾಜತನೂಜೆ ಪೂಜೆಯೆೊೊಳ್‌ ರಾಜಿಸುವಳ (೧06. 
೩-೦೦೨). ೩. ಸೇರಿಕೊಳ್ಳು : ಹಂಸತೂಲಸ್ಮಲದೊಳ್‌ ತಾಂ ಬೈತೊಡಂ 
ಮುಳ್ಗಳ ಹೊಸ ಹಸೆಯೊಳ್‌ ಬೈ[ಶಾಕಾಂ - ಸೈ]ತೊಡಂ ಸ್ನೇಹದಿಂದಂ 
ನಲವಿಂದಂ ಸ್ತೋತ್ರಮಂ ಮಾಡಿದೊಡೆ ಪಳಿದೊಡಂ ಸರ್ವಮೊಂದಂದ 
ಮೆಂದಾಂ ಸಲೆ ಕಾಣ್ಬಂತಿತ್ತು ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ 
(ಕಕ್ಷಾ. ೭8). ೪. ಬಂಧಿಸಿ ಇಡು ; ಅಲುಗಾಡದಂತೆ ಇರಿಸು : 
ಬೇಸಗೆಕಾಲಮುಂಬಬಳಿ ಬೆಟ್ಟುಗಳೆಂಬೊಲೆಗಲ್ಲಳಲ್ಲಿ ಬೈತೀ ಸಕಳೋರ್ವಿ 
ಯೆಂಬ ಪೊಸಗಾವಲಿಯಂ ರವಿವಹ್ನಿಯಿಂದೆ ತೋಯಾಶಯಮೆಂಬ ಸಂಪಣ 
ಮನರ್ಪಿಸಿ ತಳುರಿಯಲ್ಕೆ ಕಾಷ್ಮೆಗ್‌ ದೋಸೆಯನಟ್ಟವೊಲ್‌. ಮಳಲ 
ರಾಶಿಗಳೊಪ್ಪಮನಾಳ್ದುವಾಕ್ಷಣಂ (ಶಾರಫು - ೪-೬೪). 


ಬಯ್‌, ೬೨೪೫ 
[ದೇ.॥ ತಮಿ. ವೈ; ಮಲ. ವೆಕ್ಕ; ಕೊಡ. ಬೆಯಂ್‌; ತೆಲು. 
ವೇಯು: ಕೋತ. ವಯ" ; ತೊದ. ಪೊಯ*) 
ಬಯ್‌,. ಬಯ್ಯು. ಬೈ, ಬೈಯು (ಕ್ರಿ). ೧. ಕೆಟ್ಟ ಮಾತ 
ನ್ನಾಡು ; ಕಠಿಣವಾಗಿ ನುಡಿ: ಅದನಾತಂ ಬಯ್ದೊನಲ್ಲ ನಾಂ 
ಬಯ್ದೆ೦ (ಕಡ್ಮಾರಾ: ೪-4); ಕರ್‌ಯವನಟ್‌ಯದೆ ಕೆಡೆನಂಡಿದನ | 8 


ಪ್ಪೊಡಂ ನೂಅುವರಂ ನೇ? ಸಲಿಸುವುದೆಂದುದನಾಂ ಮಜ್‌್‌ವೆನೆ ಬಯ" 
ಬಯ್ಕೆ ಸಲಿಸುವೆಂ ನೂಆುವರಂ (ಕಹೂಕಲಾ-: ೩-೩೦) : ಪಡುವಲಿಳಿಯದ 
ರವಿಯ ಬಯ್ವುತ ನಡೆದನಾ ಕುರುರಾಯನು (ಕುವ್ಕಾದ್ರೊ 8. ೦೪-೪೫) - 
೨. ಮೂದಲಿಸಂ ; ಹೀಗಳೆ: ಪೊಯ್ವ ನಿಸ್ಸಾಳ ತಮ್ಮಟದ ಭೇರಿಗಳಲ್ಲಿ 
ಬಯ್ಯ ಬಿರುದಿನ ಕಹಳೆ ಕಿತ್ತಿರಿಗಳಲ್ಲಲ್ಲಿ (ಇತರ - ರೇ. ೩೬-೨೨) ; ಪಫೊಆವೊಟಲ 
ಬನದ ಕಟ್ತಿಲೆ ಮಣದುಂಬಿಗಳಿಂದೆ ಬಯ್ದು ಪಾಡಿಸಿ ಸಾರ್ತಂದುಅದೊಡ್ಡಿ 
ದರ್ಶಬಿಂಬದ ತುಜುಗಲದೆನಿಸುವುದು ಕಾಂಚನಪ್ರಾಕಾರಂ (ಪ್ರತ್ನಪು. 3-೩); 
ಕೆದಆ*ದವು ನಿಸ್ಸಾಳ ಬಜಸಿಡಿಲದುಭುತಧ್ವನಿಯಲಿ ನಿರಂತರವೊದಲ 
ಬಯ್ದವು ಕಹಳೆ ಬಿರುದಾವಳಿಯಲತಿರಥರ (ಕುಪ್ಯಾ ದ್ರೊ ೪-೦೩). ಬಯ್ಯು: 
೧. ತುಡುಗುಣಿಯೆಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ 
ನಿಮ್ಮ ಬಯ್ಯುದಂತೆ ಮಾಡು (94ರ: ೩) ; ಬಯ್ಯಲಲ್‌ವೆ ದುರುಕ್ತಿ 
ಶರದಲಿ ಮೆಯ್ಕನೆಸುವೆಯೊ ಮೇಣು ಮಾರ್ಗಣೆ ಕಯ್ಯಲುಂಟೇ ನಿನಗೆ 


ಸಂಬಳವೇನು ಸಮರದಲಿ (ಳುವ್ಮಾದ್ರೋ. ೦೫-8೬) - ಬೈ, * ೧. ಜಯಾವತಿ 
ಪ ಸಿದ್ಧಾರ್ಥರಿಷಖಯರ ಮೇಗೆ ಕ್ರೋಧವಮಂ ಭಾವಿಸಿ... ದಯೆ 


ಯಿಲ್ಲದೆೊಂ ನಿಷ್ಕರುಣಿ ಎಂದು ಬೈದ[ಕಾಊ9. ಬಯ್ದೂ]ಳ೪್‌ (ಶಕ್ಮಾರಾ - 
98-03) ; ನನೆಯಂಬಂ ತೆಗೆದೆಚ್ಚನಂಗಜನ ತಪ್ಪೇನಾನುಮಂ ತೋ 
ಕಾಣ್ಬನಿತಂ ಮಾಡದೆ ಪದ್ಮಜಂ ಮದನನಂ ಬೈದಂತುಟೇ ಬೇಡವಿಹ 
ಬಿನದಂ (ಕೂತರಾ. ೪೬) ; ಕನಲಿ ವಿಧಿಯನು ಬೈವಳೋ ಕಂಬನಿಯ 
ಸುರಿವಳೊ ಶೋಕದಲಿ ನಿಜತನುವ ಬಿಡುವಳೊ ಕಂಣಂತೆಯೆಂತಿಹಳೆನುತ 
ನಡೆತಂದ ( ತಳಕ. ೬-೨). ವಿ. ಬೈದವು ಬಹುಮೊಗದೊಳು 
ಕಹಳೆಗಳಿ: ರೈದುಮೊಗದನ ಸೈನ್ಮದೊಳು (9645: 93-೬೦). ಬೈಯು : 
೧. ಚಾಪಳಿಯರಾಲೋಚಿಸುತ ಕಡುಪಾಪಿಯಂಗಜನೆಂದು ಬೈಯು (ಕಾಕಾಂ. 
ಬಯ್ಕು]ತ ತೋಪಿನೆಡೆಗಿರದೈದಿ ತಂದರು ಸತಿಯ ಸಂತೈಸಿ (ತಳಕ. ೦-೪೦); 
ಯಾರೂ ಹುಡುಗರನ್ನು ಹೊಡೆಯಲಿಲ್ಲ ಬೈಯಲಿಲ್ಲ (ಳಳಡು- 23). 

ಬೈಬೈ (ದ್ವಿರುಕ್ತಿ) : ಅಗಿದು ಮೈದೆಗೆದು ಸಿಗ್ಗಾಗಿ ತಮ್ಮಿಂ ತಾವೆ 
ತೆಗಳಿ ಬೈಬೈದು ಬಾಯಳಿದು ಶೋಕಿಸಿ ತಾವೆ (ತಾನಂಕ. ೪-೨೩೬): ಸಾಲ 
ಹೆಗ್ಗಹಳೆಗಳು ರಿಪು್ರಭೂಪಸಲಕರ ಬೈಬೈದು ಗಜಅಸಿದವಾಳುತನದಾಳಾಪ 
ಬೀಜಾತು ಬೆಅಗನಹಿತರಿಗೆ (ಳುವಾ,ರ್ರೊೋ- ೪-೩೨). ಬೈದಾಟ ಒಬ್ಬರ 
ನ್ನೊಬ್ಬರು ಬಯ್ಯುವಿಕೆ, -ತೆಗಳುವಿಕೆ: ನುಡಿ ನೋಟ ಬಾಯೂಟ 
ಬೈದಾಟ ಕಲಹ ಕಾಲ್ವಿಡಿತವಿಲ್ಲದ ಕಾಂತೆಯರಿಗೆ ಕಡುರಸಿಕರು ಲೇಸು 
ಮಾಡರೆಂದೊರ್ವಳು ನುಡಿದಳೆಳೆಯಳಿಗೊರ್ವಳಿಗೆ (ಕುರಾಸಾಂ.- ೨೪-೯೨); 
ಪಾರಿವಗಳ ದನಿ ಕೊಳರ್ವಕ್ಕಿಯ ಲಲ್ಲೆ ಕೀರವಜ್‌ಗಳ ಬೈದಾಟ 
(ಕಂಠಂಿ. ೦೦-೪೩). ಬೈದಾಡು ಇ ಮೂದಲಿಸು : ಹೀಗಳೆ : ಸೆಣಸು 
ವಮಿಗಲೊಳಗೊಳಗೆ ಖತಿಯಲಿ ಕೆಣಕಿ ಬೈದಾಡಿದರು ಸಮರಾಂಗಣಭಯಂಕರ 
ಶಲ್ಕ ಭಾಸ್ಕರಸುತರು ರಥದೊಳಗೆ (ಳುವ್ಮಾಳೆ. ೯ ಸೂರಿ). 

[ದೇ.॥ ತಮಿ. ವೈ; ಕೊಡ. ಬಯರ್‌,] 

ಬಯ್‌,, ಬೈೈ- ಬೈಯು (ನಾ).ಸಂಜೆ: ಬೈಗು: (೪). ಬೈ: ಉಪಾಯವಿಲ್ಲದೆ 
ಹೊತ್ತೂ ಬೈಯಾಗುವಾಗ ಹೊರಟೆ (ಮುಗಿಯು. ೪). ಬೈಯ § 
ಕೈಯಡಿಗಳ್‌ ಕಂಗಳ*ಕಡೆಯೊಯ,ನೆಯುಗುರ್ದಾಚೆ ಜಿಹ್ವೆ ಕೀಳ್ದುಟಿ 
ವೇಳುಂ ಬೆ ಯದ ಕೆಂಪುಗಳಾಗಿರಲಯ್ಕಂ ತಾನೀವವತುಳಸ:ಖಸಂಪದಮಂ 
'ಬಯ್ಲೂ' ಪರಾ. 


(ಷಾ ಉಸ್ಕ - ೦-೦೨-೩೪). 


18 


ಬಯ (ನಾ). ಹೆದರಿಕೆ; ಭಯ ; ದಿಗಿಲು: 


ಬಯಕೆ, 


ಬಯ್ತುನಕ ಎ ಸಂಜೆಯವರೆಗೂ; ಸಾಯಂಕಾಲದ ತನಕ: (9). 
[ದೇ.8 ತುಳು. ಬಯ್ಕು, ಬೈಯ, ಬೈಯ್ಯ] 
*ಬಯುಮೆನಲು ಭಯ 
ದೊಳಗಕ್ಕು” (ಕೆ. ೭8); ಭೋಗಿ, ಬೋಗಿ, ಭಯ, ಬಯ (ಕಲ್ಮಾಕು. ೪ 
ಕ್ರಯೋ), "ಬಯಂಗೊಳ್‌ '."ಬಯಂಬಡಿಸು' ಪರಾ. [ ಎಸೆಂ. ಭಯ] 


ಬಯಂಗೊಳ್‌ (ಕ್ರಿ). ಹೆದರು ; ಭಯುಪಡು ; ದಿಗಿಲುಗೊೊಳ್ಳು : 
ಇಂದ್ರಿಯಂಗಳ ದೆಸೆಗೆ ನಾಡೆಯುಂ ಬಯಂಗೊಂಡು (ಛಕೋಮ್ಕು. ೫-೨೭). 
(ಬಯ ಕೊಳ್‌] 


ಬಯಂಬಡಿಸು (ಕ್ರಿ). ಹೆದರುವಂತೆ ಮಾಡು ; ಭಯಪಡಿಸು ; ದಿಗಿಲು 


ಗೊಳಿಸು : ತಿಬ್ಬಮೊಗಂ ಬಯಂಬಡಿವ ತೇಜಮನುಳ್ಳ ದೃಢಾಂಗ 
ವತಾಯತಂ ಗಬ್ಬಿಗರಿಂ ನಿರೀಕ್ಷಿಸಲಗಮ್ಮಮದಾದುದದೊಂದುಮಾಯುಧೆಂ 
ನಿಬ್ಬರವಮಾಾದ ಚಂಡಮೆನಿಕುಂ ಧರೆಯೊಳ್‌ (ಹಸರಾತ್ಯ. 9-04-೬). 

[ಬಯ 4 ಪಡಿಸು] 


ಬಯಕಾಆಿ (ನಾ). ೧. ಸಂಗೀತಗಾರ: ಮಧ್ಯಮಪಾಂಣ್ಲವರಾಯ 
ಶಸ್ತ್ರಶಾಸ್ತ್ರಪ್ರವೀಣ ಬಯಕಾಜಪಿತಾವೂಹ ಶ್ರೀ ವೀರ ಆರಗದ 
ಹರಿಯಪ್ಪಒಡೆಯರು ಸುಖಸೆಂಕಥಾವಿನೋದದಲೂ ರಾಜ್ಕಂಗೆಇ 


ಉತಿರ್ವ್ರಲ್ಲಿ (ಎಳ-ಇ. ರುೂಡಗೆ- ೩6-04; ಸು. 18609) ; ಆಚ್ಛುತದೇವರಾಯ 
ಮಹುರಾಯರ ಮನೆಯ ಬಯುಕಾಅ ರಾಮಪ್ಪಯ್ಕನವರು ಬೂದಿಹಾಳ 
ಸೀಮೆಯ ಮದುವೆಯ ಸುಂಕವನು ಬಿಟ್ಟು ಕೊಟ್ಟ ಧರ್ಮ್ಮಶಾಸನದ 
ಕ್ರಮವೆಂನ್ತೆನ್ಹರೆ (ಎಳ. ೫11 3ಳ್ಳಿಕಾ. ೩-6; 1695); ವರವೈಣಿಕ ಬಯ 
ಕಾಅರು ಹರುಷದೆ ಕೊರಳ ಬೆರಳನೊಂದುಗೂಡಿ . . . ಪಿರಿದಾಗಿ ಪಾಡು 
ತೊಪ್ಪಿದರು (ಕಂಠಂ. ೪೩೪). ವಿ. ವೈಣಿಕ: ತುಣುಗಿ ನಡೆವಾಗಳ್‌ 
ಸೋಲೆವಡೆದವುದೆಂ ಬ ಭೀತಿಯಿಂ ವೆಗಲಿಂ ತೆಗೆದು ಬೀಣೆಯಂ ದೃಢ 
ಮುಷ್ಟಿಯಿಂ ನೆಗಪ ಪಿಡಿದಡಿಗೊಳ್ಳ ಬಯಕಾಅರ ತೆರಳ್ಳೆಯಿಂ (ಉ88ೇ. 
0೨-೨೦೬ ಫು; ಹರಿಸಂ ಮಿಗೆ ಚಿಕದೇವಂ ಸರಸಾಗ್ರಣಿ ವೀಣೆ ದಾಜಿ 
ಪೋಜೆಗಳಂ ಮುಂಬರಿದು ಕುಡೆ ದೇವರಾಯನ ಚರಣಕೆ ಬಯಕಾಜರಂದು 
ಬಣ್ಣಿಸೆ ನೆಗಬ್ಬರ್‌ (860. *-000) - (*-ತೆಲು. ಬಯಕಾಂಡು, ಬಯಕಾರಿ) 


ಬಯಕೆ, "ಬಯ್ಕೈೆ' ನೋ... 
ಬಯಕ್ಕೆ. ಬಯಕ್ಕೆ. ಬಯ್ಕೈ, ಬವಕೆ (ನಾ). ೧. ಇಚ್ಛೆ; ಆಸೆ: ಅಪೇಕ್ಷೆ: 


ಇಚ್ಛೆ ಕಾಂಕ್ಷೆ ಸ್ಪೃಹೆಯು ಆಶಂಸಾ ರುಚಿ ಕಾಮ ವಾಂಛೆ ಈಟ್ಟುತಮೆನೆಲು 
ಬಯಕೆ” (ಜೂಂಗರಾ. ೦೨೪-೦೦) ; ನಿಯಮಿತಾಕ್ಷರದಿಂದುಪಮಾಪ್ರತಿಜ್ಞೆಯನೆ 
ತಿರ್ದುವುದಟಿ ಯಿನಿರ್ದುಮಾ ಬಯಕೆ ತೀರದ ಕಾರಣದಿಂ ಎಪರ್ಯಯ 
ಎಂದಭ್ಮುಪಮೋಕ್ಲ್ಯುವದೂಷಣಂ (ಕಣ. ೨-೦೫೩) ; ಆತನಂ ಸಾಮ 
ದಿಂದಮಳವಡಿಸಿ ನೋಡುವೆಂ ಸಾಮದೊಳಂ ಪದವಡದೊಡೆ ಬಟ್‌ಕಿರ್ದಷ್ಟೆ 
ದಲ್ಲೆ ಪದವಡಿಸಲೆನ್ನ ಬಯಕೆಯ ದಂಡಂ (೪ಡತು- ೦೪-೪೩): ಅಂತೆ ನಾವಾ 
ದೊಡಂ ಜಾತಿಜೋಗಿನಿಯಲ್ಲೂ: ಬಗೆಯೊಂದು ಬಯಕೆಯಂ ವಡೆಯ 
ನೋಂತಿಹೆನಿಂತು (ಹತ್ತಿ ಂಗ- ೩೬-೬8). ೨. ಬಸಿರಿಯದಿಗೆ ಉಂಟಾಗುವ 
ಆಸೆ. ಹಂಬಲ : ನೀನುಂ ಮನೆಯಿಂದಂ ಪೊಣಮಟ್ಟು ಪೋಗಿ 

ಕೆಲವುದಿವಸದಿಂ ಸತ್ತು ಶ್ರೀಮತಿಯ ಗರ್ಭದೊಳ್‌ ನೆಲಸಿರೆಯಾಳೆಗೆಲ್ಲಾ 
ಜೀವಂಗಳಂ ದಯೆಗೆಯ್ದ  ಬಯಕೆಯಾದುದು (ಕಠ್ಮಾರಾ- ೦೩೦-೦೫; 
ಗರ್ಭಿಣಿಗಳವ್ಪ ಕಾಮಿನಿಯರ" ಬಯಸುವ ಬಯಳೆ ದೋಹೆಲಂ 
ದೌಹೃದವಮಿಂ (ಶತ್ನುಳೋ. 39-09)/ ಬಳಿಕ ಬಯಕೆ ವೆರ್ಚಿದುದು - - - 
ನಳಿನದಳಾಕ್ಷ ನರಸಿಂಹನ ಮೂರುತಿ ಬಳೆಯಲಂಗನೆಯ ಗರ್ಭದಲಿ 
(೪068. ೪-೬೦). ೩. (ಅಲಂ) ಸ್ತ್ರೀಯರಿಗೆ ಸೀಮಂತ. ಬಾಣಂತನ 
ಮಂಂತಾದ ಸಂದರ್ಭಗಳಲ್ಲಿ ವಿಶೇಷವಾಗಿ ಕಣ್ಣಿಗೆ ಹಚ್ಚುವ 
ಕಾಡಿಗೆ.__ಕಪ್ಪು : “ಅಂಜನಮೆ ಬಯಕೆ" (45. > 


ಬಯಕೆಗವಿ 


ಬಯಕ್ಕೆ : ೧. ನಿನ್ನ ಕೆೊಟ್ಟೂದನೆ ಪಸಾದಮೆಂದು ಪೊಡೆವಟ್ಟು 
ಮನೋಮುದದಿಂದೆ ಕೊಂಡು “ದಾಟ್ವ್‌ದುವೆ ಬಯಕ್ಕೆ ಮುಂ 
ನಿನಗದಂ. 


ಕಿಡಿವಂಜೆಲೆ ಕರ್ಣ ತ ಸಾ ನಿನಗಾ ವೃಕೋದರನ 
ಕಾಯ್ದುನೆ ಪೊತ್ತಿಸಿದೆನ್ನ ಕಾಳೆಗಂ (ತಂಠಕಠಾ. ೧-೬); ಭವವಾರ್ಧಿ ಪ್ರಶಿಮಗ್ನ 
ಜೀವನಿವಹಂ . . . ಭವಸಂತಾನಂಗಳೊಳ* ಕೂರ್ಪ ಕೂಡುವ ತಟಸ್ಮಿರ್ಪ 
ಬಯಕೆಯೇ ಬಯಸುಗುಂ (೫ಂತಿಫ್ಸ. 6-೭). ೨. ಜಿನಮಜ್ಮನಂಗಳಂ | 
ಮಾಟ್ಟ ಜಿನೇಂದ್ರಪೂಜೆಯನೆ ಮಾಟ್ಟ . . . ಚತುರ್ವಿಧಮಪ್ಪ ದಾನಮಂ 
ಮಾಬ್ಬ ಬಯಕ್ಕೆ [ಕಾಕಾಂ-. ಯಂಕೆ]ಯಾಯ್ತು ಜಿನದತ್ತೆಗೆ ಭವ್ಮನ ಮೇರು 
ಗರ್ಭದೊಳ್‌ (ರೇ. ೨-೨೩); p ಇದು ಛಂದಸ್ಸಿಗಾಗಿ ಮಾಡಿಕೊಂಡ 
ರೂಪವಿರಬಹುದು. ಬಯ್ಯ : ೧. ಚದುರರ ಮೆಚ್ಚು ಭಾವುರ 
ಕೈಪಿಡಿ ಜಾಣರ ಬಯ್ಕೆ ಸಕ್ಕಲಾವಿದರ ಎಲಾಸಮಕ್ಕರಿಗರಾಭರಣ . . . 
ತಾನೆನಿಪ್ಪ ಸಮ್ಮುದದೊಳೆ ಬಣ್ಣಿಕುಂ ಧರಣಿ ಸತ್ಯವಿಮಲ್ಲನ ಕಾವ್ಯ 


ಸಾರಮಂ (ಸೋ್ತತು. ೦-೨3) ; ಕೇಳದಿರು ; ಶಿಳಿಯವೇಟಕ್ಕಿಂಬ 
ಬಯ್ಕೆಯುಂ ಬೇಡ (ಬಡ್ಮತ್ರ. ೨೬-೩66). ವಿ.: ೪ಯ್ಕೋಳರ ಹಾದಿ 
ಗಳೊಂದೆಸೆಯೊಳು. ಬಯ್ಕೆಯು ಸತಿಯರ ಸಾಲೊಂದೆಸೆಯೊಳು | ೩ಕ 


(ಕಿರಣ. ರೇ. ೨೩೨-3): ಬವಕೆ : ೨. ಒಡಲೊಳ್‌ ಶಿಶುವುದಯಿಸಿ 
ಬಳೆಯುತ್ತಿರಲೊಡನಾಮ್ರದ ಪಣ್ಣುಣ್ಬ ಬವಕೆ(೫ಳಾ. ಸೆ) ತನಗಡಸಿತು 
(೩ಯಳಾ. ೨-೩೦). 
ಬಯಕೆ ಮಾಡು - (ಚೊಚ್ಚಿಲುಬಸಿರಿಗೆ) ಸೀಮಂತವನ್ನು ಮಾಡು; 
'ಬಯಕೆಯಂನ್ನು ಪೂರೈಸು : ನಿನಗೆ ಮದುವೆ. ಮಾಡಿದೆವು, ಅವಳಿಗೆ 
ಬಯಕೆ (ಸೀಮಂತ) ಮಾಡಿದೆವು (ಸೂಲ. 00)- ಬೈಕೆಗಪ್ಪು - ಸ್ತ್ರೀಯಂರಿಗೆ 
ಸೀಮಂತ, ಬಾಣಂತನ ಮುಂತಾದ ಸಂದರ್ಭಗಳಲ್ಲಿ ವಿಶೇಷವಾಗಿ 
ಕಣ್ಣಿಗೆ ಹಚ್ಚುವ ಕಡಿಗೆ. ಕಪ್ಪು : “ಅಂಜನಮೆನೆ ಬೈಕೆಗಪ್ಪು ” 
(ಳಕು. ಇ). 
ವ ಬಯಸು + -ಕೆ. | ತಮಿ. ವಯಮ್‌, ವಯುವು ; 

ಬಯಕೆ, ಬೈಕೆ; ತೆಲು. ಬಯಂಕ, ಬಯ್ಮಂಕ] 

ಬಯಕೆಗವಿ (ನು). ಮಹತ್ತ್ವಾಕಾಂಕ್ಷೆಯನ್ನು ಹೊಂದಿರುವ ಕವಿ: 
ಅಹಂಕಾರದೊಳ್‌ ಬಾತು ಬಲ್ಮೆಗೆ ಹಾರೈಸುವರೇಕೆ ಬಯಕೆಗವಿಗಳ್‌ 
ಕೆಲಬರ್‌ (ಊರಾನ. 6-9). [ಬಯಕ್ಕೆ *- ಕವಿ) 

ಬಯಕೆವಟ್ಟಲ್‌ (ನಾ). ಬಯಂಸಿದುದನ್ನು ಕೊಡುವ ಬಟ್ಟಲು ; 
ಅಕ್ಷಯಪಾತ್ರೆ : ವೊಡವಿ ಬಯಕೆಎಟ್ಟಲ್‌ ; ಮಾರಿಯ ಕೋಳಕಿವಲ್ಲಂ 
ಮುಜಂವ, ಭೈರವನ ನಿಡುಜಡೆಯಂ ಪಿಡಿವ, ಕಾಳರಕ್ಕಸಿಯ 
ಕೂರ್ವಾಳಂ ಸೆಳೆವ ಪಡೆವಳರೊಳ೦*್‌ . ಮೇಣೇತಅ ಚಿಂತೆ 
(ಉರ. 03-8). [ಬಯಕ್ಕೆ + ಬಟ್ಟಲ] 

ಬಯಕೆವೆಣ್‌ (ನಾ)... ಬಯುಕೆಯುಂಟಾದ ಗರ್ಭಿಣಿಹೆಂಗಸು : 
ಕಂಡಕಂಡರೆಲ್ಲಂ . . . ಬಯಕೆವೆಂಡಿರಂತುಗುಟಿತ್ತ್ತುಂ. .. ಪಗರಣಮಂ 

" ನೋಡುವರಂತೆ ನಗುತ್ತುಮಿಂತೆಂದರ್‌ (ರರ್ಕಾನ್ಮು. ೪-೬೬). 

[ ಬಯಕ್ಕೆ 1 ವೆಣ್‌] '' 

ಬಯಕ್ಕೆ 'ಬಯಕ್ಕೆ' ನೋ. 

ಬಯಗು (ಕ್ರಿ). = ಬಯಸು (?) : ಶ್ರೀಕೇಸಿಗ x ೬ »« ಶಲೆನೆಅಿಯಲು 
ಕಟ್ಟನ್‌ ಕಟ್ಟುವುದರ್ಕೈ ಕೊಟ್ಟ ಸ್ನಿತಿಕ್ರಮವೆನ್ತುವೆನ್ಹೊಡೆ ಒನ್ನೆರಣಿಯ 
ನೀರ ಬಯಗಿದ ವರಿಸ ಪೆತ್ತೊ ನ್ಹಿ ಎರಡನೆಯ ವರಿಷಮೆಟಳವಿ 
ಮೂಜನೆಯ ವರಿಷದನ್ಮಗೆ ಅಯ್ದುಳವಿ ಎಲ್ಲಾ ಕಾಲಕ್ಕಂ ಎಲ್ಲಿಟ್ಟುಬಲು 
ಸಲ್ಫುಂ (ಎ೪. ೫. ಶ್ರೀರಂಗ. ೦೪೪-೦೬ ; 


ತುಳು. 


904 ? ).- 
[p ಇದು "ಬಯಸು" ಎಂಬುದರ ಅಪಲಿಖತವೆ ? ./ ತುಳು. ಬಯಕು] 
ಬಯನಿ 'ಬಯಿನೆ' ನೋ. 


೬೨೪೬ 


ಬಯೆಲುರಂಗಭೂವಿ 


ಬಯಲ್‌ `ವಯಲ್‌' ನೋ. 
ಬಯಲಾಟ. ಬೈಲಾಟ (ನಾ). ಮೈದಾನದಲ್ಲಿ ಅಟ್ಟಣೆ ಹಾಕಿ 
ಆಡುವ, ಯಕ್ಷಗಾನದ ಒಂದು ಪ್ರಕಾರ ; ಜಾನಪದ ನಾಟಕ 
ಪ್ರಕಾರಗಳಲ್ಲಿ ಒಂದು ಬಗೆ: ಈ ನಾಟಕದಲ್ಲಿ ಅಂಕಗಳ ವಿಭಾಗವಿಲ್ಲ 
. ಆಕಾಶದ ಕೆಳಗೆ ಬಯಲಾಟ (6೬೫೨. 0೬೪9) ; ಬಯಲಾಟದ ವೇಷ 
ಕುಣಿದು ಬೆಳಗು ಬರಲು ದಣಿದೆವು (ತಂಕು- 3೪-34). ಬೈಲಾಟ : 
ಹಾವಭಾವ ತುಂಬಿದ ನಮ್ಮ ಹಳ್ಳಿಗರ ಕುಣಿಕೆಗಳು ಭರತಮುನಿಯ 
ನೃತ್ಯಗಳನ್ನು ಅನೇಕ ಸಂದರ್ಭಗಳಲ್ಲಿ ಹೋಲಬಹುದು . . . ಉತ್ತರ 
ಕರ್ನಾಟಕದಲ್ಲಿ 'ಮೂಡಲಪಾಯ' ಬೈಲಾಟಗಳಲ್ಲಿಯ ಕುಣಿತಗಳೇ ಇದಕ್ಕೆ 
ಬಲವಾದ ಸಾಕ್ಷಿ (ಕನ್ನಕಾ- ೬೪) ; ಬೈಲಾಟದಾಗಿನ ಸೋಗೂ ಮಾತಾಡಿ 
ದಾಂಗ ಮಾತಾಡಶೀಯಲ್ಲೋ ವನಾವತ | (ಮಣ್ಕುಜಿ. ೯8): 
[ಬಯಲು (<ಎವಯಲ್‌) * ಆಟ] 
ಬಯಲಿಗ (ನಾ). ಶೂನ್ಯದಲ್ಲಿ ಒಂದಾಗುವವನು. - ಐಕ್ಕ 
ಹೊಂದುವವನು : ಸಚ್ಚಿದಾನಂದ ನಿತ ಪರಿಷೂರ್ಣವಪ್ಪ ನಿ1ಕಲಲಿಂಗವು 
ಧ್ಯಾನಪೂಜೆಗಳಿಲ್ಲದೆ ನಿರವಯದಲ್ಲಿ ಬಯಲಿಗನಾಗಿ (ಕೂರೈಸಂ. 9-೨3) ; 
ಬನ್ನಬಡದನ ಬಯಲಿಗನನೆ ಮಾರ್ವರ್ಗೆಯುಂ ಕೆನ್ನಮಿಕ್ಕದನ ಸತತಂ. .. 
ನೋಡಿಯಾಡಿಸುತವಗೆ ಚಿನ್ನ ನವರನ್ನದೊಡಿಗೆಯನಿಕ್ಕಿ ಕಣ್ಣ್ಮುಂಜಿ ನೋಡ 
ಬೇಕೆಲೆ ಪ್ರಿಯನೆ (ಶ್ರಳುಪು- ೩-೦೨೭). 
[ಬಯಲ (ಎವಯಲ್‌) + - ಇಗ 
ಬಯಲು 'ವಯಲ”' ನೋ. 
ಬಯಲುಗ (ನಾ). [ಬೌದ್ಧ] ಶೂನ್ಯವಾದಿ : ತಮ್ಮ ಯೋಗಸ್ರಂಥಾರಂಧದ 
ಗುರುವಜ*ಯದ ಮೂಢಂ ಬಯಲುಗನಪ್ಪ ಸನತ್ಕುಮಾರಂ ಶೂನ ನ 
ಯಾಂಧೆಂ (ಶಾಕಂಕ- ೨೩ 6, ಕಠಾಗರ್ಳ ಸಂ); ಕೀಅದಿರು ಚಾರ್ವಾಕ . 
ಮಾಅದಿರು ಪ್ರಭಾರಿಗ ಮುಖದೋಲದಿರುೂ ವೇದಾಂತಿ ಬಯೆಲುಗ 
ಹೋರದಿರು (ಸಾಕಂತ- ೯-೦೦೯): 
[ ಬಯಲು( ಆ ವಯರ್‌) + - ಗ್ಯ] 
ಬಯಲುಗೈ (ಕ್ರಿ). ಪ್ರಕಟಗೊಳಿಸು; ಹೊರಗೆಡಹು : ಸಿಡಿಲ ವಳೆಗಿಸು 
ವರಿವು ರಎಯ ಸರೆಹಡಿವರಿವು . . ಬಾನ ಜಾಲಾಡುತ್ತ ತಾರೆಗಳನಳಿವರಿವು 
ಸೂಕ್ಷ್ಮಿತಿಸೂಕ್ಷ್ಮವನು ಬಯಲುಗೈಎರಿವು (ಮುಲೆರೇ- 96-9) - 
[ಬಯಲು (<ಎವಯಲ್‌) * ಗೈ (<ಕೆಯ್‌,)) 
ಬಯಲುಗೊಳಿಸು “ಬಯಲ್ಲೊಳಿಸು' ನೋ. 
ಬಯಲುದೊರೆ “ಬಯಲ್ಲೊಟ್‌' ನೋ. 
ಬಯಲುದೊಜಿ* "ಬಯಲ್ಲ್ಮೊೋಟಿ”” ನೋ. 
ಬಯಲುನಾಡು "ಬಯಲ್ನಾಡು' ನೋ. 
ಬಯಲುಬಂಡಿ (ನಾ). ಕಮಾನಿಲ್ಲದ ಬಂಡಿ; ಕೊಲ್ಲಾರಿಯಿಲ್ಲದ ಚಕ್ಕಡಿ: 
ಏಳುಹರದಾರಿ ದೂರ ದಿಬ್ಬಣವೆಲ್ಲ ಎತ್ತಿನ ಬಂಡಿಯಲ್ಲೇ ಹೊರಟಿತ್ತು. 
ಕೆಲವು ಸವಾರಿ ಬಂಡಿಗಳು, ಇನ್ನು ಕೆಲವು ಬಯಲುಬಂಡಿಗಳು (ಸ್ಮ, 6. 
೨೩೬). [ಬಯಲು (ಎ ವಯಲ್‌) * ಬಂಡಿ] 
ಬಯಲುರಂಗಭೂಮಿ (ನಾ). ಮೈದಾನದ ಆವರಣದಲ್ಲಿ ಚಾವಣಿ 
ಯಿಲ್ಲದ. ರಂಗವು ಮೆಧ್ಯ ದಲ್ಲಿಯೂ ಪೀಠಪಂಕ್ತಿಗಳು ಸುತ್ತಲೂ 
ಇರುವಂಥ ರಂಗಭೂಮಿ; ಐ “ಇಂತಹ ವೃ ತ್ತಾಕಾರವಾದ ರಂಗ 
ಭೂಮಿಗಳು ಗ್ರೀಸ್‌ ವಂತ್ತು ಇಟಲಿ ದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ 
ಇದ್ದುವು. ಈಗ ನಮ್ಮ ದೇಶದಲ್ಲಿ ಪಂದ ್ಲಪುದರ್ಶನಗಳನ್ನು ನಡೆ 
ಸಲಂ ಕಟ್ಟಸುವ ಸ್ಥಿ ೇಡಿಯಂಗಳನ್ನು ಇದೇ "ಮಾದರಿಯಲ್ಲಿ ಕಟ್ಟಿಸು 
ತಾರೆ” : "ಊರಿನ ಒಂದು ಮೂಲೆಯಲ್ಲಿ. ಬಯಲುರಂಗಭೂಮಿ ಇತ್ತು 
(ಕಶತು- ೩-೦೪). [ಬಯಲು (ಎವಯ:ಲ್‌)-4 ರಂಗಭೂಮಿ] 


ಬಯೆಲುಸೀಮೆ 


ಬಯಲುಸೀಮೆ (ನಾ)- ಮೈದಾನದಿಂದ ಕೂಡಿದ ಪ್ರದೇಶ: ಬಯಲು 
ಪ್ರದೇಶ : ಕಳಸಾಪುರದ ಮಲೆನಾಡು ಬಯಲುಸೀಮೆ ಸಂಧಿಸುವ ಜಾಗ 
ದಲ್ಲಿದೆ (ಕಳಹು. ೪9);  ಬಯಲುಸೀಮೆಯವರಾದ ನಮಗೆ ರೊಟ್ಟಿಯಿಲ್ಲ 
ದಿದ್ದರೆ ಹೊಟ್ಟೆಯೇ ತಂಂಬದು (2೦೧ರ: 60). 'ಗಿಡಸೀವೆಂ' ಪರಾ. 
[ಬಯಲು (೯ಆವಯಲ*) + ಸೀಮೆ] 
ಬಯಲೊಲ್ಕೆ (ನಂ). ಕಪಟಪ್ರೇಮ; ಸೋಗಿನ ಪ್ರೀತಿ: ಕೊಆಚಾಟ 
ಹೋರಟೆ ಕಲಹ ಬಹಜುಗುತ್ತ ಬಯಲೊಲ್ಕೆಗಳ ವಾಡೆ ಬೆಲೆವೆಣ್ಣೆ ತೆಜುವರೆ 
ಧನವ ಬಲ್ಲವರು (ಕುರಾಸುಂ. ೨6-೬೮). [ಬಯಲೇ ( ಐವಯಲ್‌) + ಒಲ್ಲೆ] 
ಬಯಲ್ಕಡೆ. ಬೈಲುಕಡೆ (ನಾ). (ಆಲಂ) ಶೌಚ ಮುಂತಾದ ಪ್ರಾಶರ್ವಿಧಿ; 
ಮಲವಿಸರ್ಜನೆ: ಬಹಿರ್ದೇಶ: ಮೊಲ ಬರುವಾಗ ನಾಯಿ ಬಯಲ್ಕಡೆಗೆ 
ಕೂತುಕೊಂಡಿತಂ (೧ಾರೆ)- ಬೈಲುಕಡೆ : ಬೈಲುಕಡೆ ಹೋಗೋದು ಹಿಡ 
ಕೊಂಡು ಹೆಂಡರು ಮಕ್ಕಳು ಮನೀಮಾರು ಎಲ್ಲಾ ಆ £ನಕದಾಸರು ಹೇಳಿ 
ಧಾಂಗ ಒಂದು ಗೇಣು ಹೊಟ್ಟೆ ದಶಿಂದ ನೋಡಪಾ (ತಿರುಗು. 90). 
[ಬಯಲ್‌ (4 ವಯಲ್‌) _. ಕಡ್ಮೆ] 
ಬಯಲ್ಲಾಳಿ (ನಾ). (ಮೈದಾನದ ಕಡೆಯಿಂದ) ತಡೆಯಿಲ್ಲದೆ ಬೀಸುವ 
ಇಳಿ : ಇಂದವನ್‌, ನಾಳೆ ನಾನ" ಏನ್‌ ವಾಡೊ ಆಳ ಬಾಟ್‌; ಬೀಸುವ 
ಬಯಲ್‌"ಗಾಳಿ, ಪರಿದಡಂಗುವ ನೆಬಲ್‌ (6ಕ್ಕತ್ಮಾ ೬-೦೧೦). 
[ಬಯಲ (ಸವಯುಲ್‌) 4+ ಗಾಳ್ಳಿ) 
ಬಯಲ್ಲೆಡೆ (ಕ್ರಿ). (ಆಲಂ) ವ್ಯರ್ಥವಾದುದೆಂದು ಹೀನಾಯವಾಗಿ 
ನಂಡಿ,- ಆವಮಾನಿಸು : ಪರತತ್ತ್ವವೆಂದೇಕ ವರರುದ್ರನೆಂದೊರೆದ 
ವೊರೆದಥರ್ವದ ಶಿರದ ಸಶ್ಕಾರ್ಥವಂ 


ಬಯಲ್ಲೆಡೆದು ನೆಜ್‌ ಉಣ 


[oo 


ಮೂಳ್ತ  ಬೌದ್ವವ್ಮೂಧರದೆತ್ತಲಲಗು ಶೂನ್ಯ್ಮಾತ್ಮರಯ್ಕೋ (ಶಾನಂಶ. 
೨-೧೬೮). [ಬಯಲ (ಆವಯಲ?) + ಕೆಡೆ,] 
ಬಯಲ್ಲೊಳಿಸು. ಬಯಲುಗೊಳಿಸು (ಕಿ ))- ಸಾವಿಗೆ ಒಳಗು 


ವಾಡು. ಗುರಿಮಾಡು; ಸಾವಿಗೀಡುಮಾಡು : ದಕ್ಷಯಾಗದಿ ವಪುವ 
ಬಯಲ್ಲೊಳಿಸಿ ಮೇನಕಿಯ ಕುಕ್ಷಿಯಿಂ 
ಬಯಲುಗೊಳಿಸು : ತ್ರಿಜಗದಾಂಬೆ 
ತನೊವಂ ಬಯುಲುಗೊಳಿರಲು 


ಕ್‌ 


ಸಂಜವಿಸಿ ಬೆಳೆಯೆ (ನವರೋ- ೬-೦೮). 
ಗ್‌ರಾಂಬಿಕೆಯು 

(ನವನೋ - ೩೨೦೭೩) - 

(ಬಯಲ್‌ (ಎವಯಲ್‌) 4 ಕೊಳ್‌, 4 .-ಇಸ್ಮು] 

ಬಯಲ್ಜಾ (ಕ್ರಿ). ಪ್ರಕಟಮಾಡು : ತೋರಿಸು : ಹೊರಗೆಡಹು : ರಾಘ 
ವಾಸ್ತಜ್ಯೋತಿ ತನ್ನ ಪಕ್ಷಕೆ ತಾನೆ ವಿದ್ರೋಹಿಯಾದುದೆನೆ ವುನರವ್ಮೂಹ 
ಸ್ಥಿತಿಯನಂತೆ ದಶರಥನ ಸುತವಿರ್ಕೆದಾಣವುಂ ತೋರ್ದುದು ಬಯಲ್ವಿ ಆ 
ತಾರಾಕ್ಷಿವಲ್ಲಭಗೆ (ಶ್ರ ೀರಾನೂ- ೬೩೬-೦೪೦) - 


ದಕ್ಷಯಾಗದಿ 


(ಬಯಲ್‌ (ಆವಯುಲ್‌) 4. ಚು] 
ಬಯಲ್ದಾವರೆ (ನಾ). ನೀರಿನ ಆಶ್ರಯವಿಲ್ಲದೆ ಬೆಳೆಯು 
ತಾವರೆ: ನೆಲದಾವ ತಿರಣಂಗಳೆ ಕಾವುಗಳಿನಿ ಹರಿದಶ್ವಂ 
ಗಳೆ ಪಸುರ್ತ ಪಸುರೆಲೆಯೆನೆ ತೋರ್ಪರುಣದಿನಮುಣಿ ಬಯುಲ್ಹಾ ವರೆಯುನೆ 
ಮೋಲ್ತಿರ್ದನಪರಗಿರಿಪರಶಿರದೆ೧೪ (ಕಾವ್ಕಸಾ. 66೦ ಕೂದ್ರಕ): ಅರೆ 
ದುಜುಗಿರ್ದ 


ಬಯುಲ್ಲಾವರೆಯೆಲೆಗೊಡೆಬಿ:ಡುವಿನಲ್ಲಿ ಸುಖದಿಂ ಕಣ್ಣೆಯ್ದಿರೆ 
೧ ಎ 


ಹಂಸಮಿಥುವಮರಂ ಬಜಚರಣೂಬ ದೆ ನೂತಿ ನೃಪಸುತಂ ಕುಳಿರ್ದಂ 
ಆ v 

(ಕಾರಂಉ: ೨6೨): ಅರಮವ:ನೆಯೊಳತ್ತಲಿತ್ತಂ ಚರಿಯಿಪ ದೇವಿಯರ 

ಪದತಳಾಂಶು ಬಯುಲ್ಪಾವರೆಯೆುಸ€ 'ನಸಗಿದುವು ನೂಪುರತತಿ ಬೀಜ ದುವು 


ಮುದನವತಾರ್ವೀರು2ಿಯಂ (ಫುಷ್ಪಫು. ೯೨೬೨). 
(ಬಯಲ (ಇವಯಲ*) + ತಾವರೆ ( ಆತಾಮಂರೆ)) 
ಬಯಲ್ಲೊರೆ `ಬಯಲ್ಲೊೋಟಿ” ನೋ. 
ಬಯಲ್ಲೊಟಿಕ, ಬಯಲುದೊರೆ. ಬಯಲುದೊಟ್‌. ಬಯಲ್ಲೊ ರೈನಾ). 


೬೨೪೭ 


ಳಾ 


20 


58 


40 


45 


ಬಯಲ್ವುಗು 


೧. ವೈೈದಾನದಲ್ಲಿ ಹರಿಯುವ ನದಿ. -ಹೊಳೆ : ಕಣ್ಣ ನೀರ್ಗಳ ಪೊನಲ್‌ 
ಕರೆಗಣ್ಮಿ ಕಪೋಲದೊಳ್‌ ಖಯಲ್ಹೊಅಕಿಯನೊಡರ್ಚೆ ಚೆಂದ್ರನಖಿ ಶೋಕ 
ರಸಾಕುಳಚಿತ್ತೆಯಾಗಿ ಮೆಯ್ಮಖನಿಯಳೆ ಚಿತ್ರವುಲ್ಲು (ಶಂಕಾಮಾ.- ೯-೩೦): 
ವಸುದೇವನೆಂತಾನುಮಾ  ರಾಕ್ಷಸರಕ್ಷಿತಪ್ರಸೂತಿಕಾನಿಳಯದಿಂ ತಳರ್ದು 
೬... « ಮಧುರಾವುರಮುಂ ಪೊಅಮಟ್ಟು ಬಯಲ್ಕೊಅಕಿವರಿವ ಬಟ್ಟೆ 
ಯೊಳುದ್ದೇಶಕ್ಕೆ ಬರ್ಪಲ್ಲಿ (೬೫ಗಂ- ೩-6): ಮಿಲುಮಿಜನಾದ ಮೈ 
ಹೊಳಹಿಂದ ತೆರೆಗಟ್ಟಿ ನಿಅಂದೇಳ್ವ ಹೊಂಗಾಸೆಯಿಂದ ಕುಜುಕುಜಮೆಟ್ಟಿ 
ರಂಗದೊಳು ತಂಪಿನ ಬಯಲ್ಹೊಅಕಿ ಹೊಳೆವಂತೆ ಹೊಳೆವರು (ಕತ. 
0೩-000). ವಿ. ಬಿಸಿಲಿನಲ್ಲಿ ನೀರಿಲ್ಲದಿದ್ದರೂ ನೀರಿರುವಂತೆ ಕಾಣುವ 
ಭ್ರಮೆಯ ನೋಟ ; ಬಿಸಿಲುಗಂದುರೆ ; ಮರೀಚಿಕಾಜಲ : “ ಬಯ 
ಲ್ಹೊಟಕಿ ಬಿಸಿಲ್ಲುದುರೆಯೆನಲುಂ ಗಡ ಮರೀ ಚಿಕಂಜಳ? (ಕಲ್ಮಕ್ಕಿ. 00) ; 


ಸಿರಿ ಸುರಚಾಪದಂತೆ ಪೊಸಜವ್ವನಮಿದ್ದಿಲ ಬೂದಿಯಂತೆ . . . ಪೆಂಡಿರ 
ಸುಖಮುಣಕ್ಮಿ ಪೊಣ್ಮುವ ಬಯಲ್ಲೊಆಯಂತೆ . . - ಕಿಡಲಲ್ಲದೆ 'ತಾಂ 


ಸ್ಥಿರಮಾಗಲಾರ್ಕುಮೇ (ರರ್ಮಾಕ್ಕು. 8-06), ದೇವಾ ಬಯಲ್ಲೋಖಿ?ಯ 
ನೀಸುತಿರ್ದೆಂ ಗುರುವೆ ದೇವಾ . ಕನಿಷ್ಠರೊಡನೊದಣುಶಿರ್ದೆಂ ಪ್ರಧುವೆ 
(ರಾಗಕೆ. ರೇ. ೨೬೦-3೦0): ವನಜಂತುಗಳ್‌" ಒಬಯಲ್ಲೊ ಜ್‌ಗೆ 
ಮರುಳ್ಲೊಂಡುವು. (ಾಮೂಕ್ಕ- ಬ-ಕು- ಬಯಲುದೊರೆ : ೨೨. 
ಪ್ರೇಮಸಾಗರದಮೃತ ಬಯಲುದೊರೆಯಾಯ್ತೆ ? (ಇಂಗೀಶ. ೬೩೨೨೦) - 
ಬಯಲುದೊಜಕ: ೨. ಕಯ್ಯ ನೀರಂ ಚೆಲ್ಲಿ ಬಯಲುದೆೊಣಗೆಗೆ 
ಸಲೆ ಪರಿವನೆಂತಂತೆ ಹುಲುಮ್ಮಗದ ಸತ್ತ್ವದಿಂ ಬಲುಸಿಂಹದೊಳ್‌ ಕದನಮಂ 
ಮಾಡಿಕೊಂಡವನ ನೆಲೆ ನಿನ್ನೊಳಾದುದು (0859 - 06-೭)- ಬಯೆಲ್ಲೊರೆ: 
“ ಬಯಲ್ಹೊರೆಯೆನಲ್‌ ಮರು ಮರೀಚಿಕೆಯನಾಮಂ ” (ಕಳರ- ಒ೩)- 
[ಬಯಲ ( ಇ ವೆಯೆಲ್‌) + ತೊಲ್ಸ್‌] 
ಬಯಲ್ನಾಡು. ಬಯಲುನಾಡು (ನಾ). ಗುಡ್ಡ, ಬೆಟ್ಟ ಮುಂತಾದುವು 
ಗಳಿಲ್ಲದೆ. ಮೈದಾನಗಳಿಂದ ಕೂಡಿದ ನಾಡು ; ಬಯಲುಸೀಮೆ : 
ಬಯುಲ್ನಾಡಿನೊಳ್ಚಿಗ್ರಹಮಾದ ದಿವಸಂ ಬಯಲ್ನಾಡಂ ಬನ್ನು ಕೊತ್ತ 
ಮಜುಲಮನಿಜ್‌ದು ತುಜುವಂ ಕೊಣ್ಣು ' ಪೋಗುತ್ತಿರೆ (ಎಳ. 1೪» 
ಶೆಗ್ನಡ.. ೦೦೩-೬: ಸು. 910): ಬಯಲುನಾಡು : ನೀಳಗಿರ ಹಡಿಯ 
ಘಟ್ಟಂ ಯೇಳುಂ ಮಲೆ ಕಂಚಿ ತುಳುವ ರಿಾಜೇಂದ್ರಪುರಂ ಕೋಳಾಲ 
ಬಯಲುನಾಡುಲುನಾಳಾಪದೆ ಕೊಂಡ ವಿಷ್ಣುವರ್ದೃನದೇವಂ (ಕ. ೪೫ 
ಶಿನನೊ. 90-8೨ ; 1181). [ಬಯಲ್‌ (“ವಯಲ್‌) + ನಾಡು] 
ಬಯಲ್ನುಡಿ (ನಾ). ಸಂಳ್ಳುನುಡಿ: ವೃರ್ಥಾಲಾಪ : ಆದೊಡೆ 
ಬಯ ಲ್ನುಡಿಯೆಂದಾನಿದನಿನ್ನೊರೆಯೆಂ (6ರ್ಕುತ. 90-0೨)- 
[ಬಯಲ (ಇವಯಲ?) - ನುಡಿ] 
ಬಯಲ್ಪಡಿಸು (ಕ್ರಿ). ಪ್ರಕಟಗೊಳಿಸು, . ಹೊರಗೆಡಹು : ಅಷ್ಟು 
ಅಪಕಾರವನ್ನು ಮಾಡಿದರೂ ಅದನ್ನು ಬಯಲ್ಪಡಿಸಿದರೆ ಕೆಟ್ಟ: ಹೆಸರೆ 
ಬಾರದಿರದೆಂದೆಣಿಸಿ ಒಚ್ಚಿಟ್ಟಿನು (0ಕ್ಷ್ಮೀಶ್ರ ೦೦೭)- 
[ಬಯೆಲ್‌ ( ಆ ವಯಲ್‌) + ಪಡಿಸು) 
ಬಯಲ್ಬೀಲ್‌ (ಕ್ರಿ). ನೆಲವು ಗೋಚರಿಸು ; ತಳ ಕಾಣು: ಆ 
ಕುಮಾರಂ ಬಿಚ್ಚಿ ಭರದಿಂದೆ ವಾರಿಯೆರಟಕ್ಕಿಸೆಗಂ ಪಚ್ಚು ಸೂಸೆ ಕೊಳೆ 
ದೊಳಗೆ ಬಯಲ್ಪಿಟ್ಟುದು ತದ್ರಭಸಕುರ್ಚೆಟ್ಲೂ ಕಡಂಗಿದುವು ಜಳಚರಪ್ರಕರಂ 
ಗಳ (ಇಂದ್ರಫೆ. ೫-9೩) - (ಬಯಲ್‌ ( ಎ ವಯಲ್‌) + ಬೀಟಿ್‌ ) 
ಬಯಲ್ವುಗು (ಕ್ರಿ) ಕಾಣದಾಗು ; ಇಲ್ಲವಾಗಂ: ಇಂತಾಕೆವಾಳರ 
ಬೀರಮುಲಸ್ಕಾಡೆ, ಸೋಕು ಸೋರೆ, ಅಳವೊಳವಾಆ್‌, ಚಲಂ ನೆಲಿಗಿಡೆ, 
ಬಯಲ್ವುಗೆ,  ಕೊಂಚೆಗೋಂಟಿ ದೂಳಿಗೊಂಟೆಯಷ್ಟೆದುಂ 
(ಕಾಶೂತ್ಮ. ೯೩-೨೦). [ಬಯಲ್‌ (೬ ವಯಲ?) + ಪುಗು (< ಪೊಗು)) 


ಬಲಂ 


ಬಯೆಲ್ವೊನಲ್‌ 


ಬಯಲ್ಹೊನಲ್‌ (ನಾ). ಇ ಬಯಲ್ಲೊಟಿ* ೨: ಬಯಲ್ಲೊನಲಂತೆ 

ಕಿಡುವಂತಪ್ಪ ಪರಿವಂಬಿನಂತೆ ಕಡಿದವ್ಪ ಸಂಸಾರಮಂ ನಂಬಿ 

ದರ್ಶನಮುಮಂ ವ್ರತಮುಮಂ  ಕೆಡಿಸುವುದೆಗ್ಲಿಕೆಯೆಂದು ವ್ರತ 

ಪರಿರಕ್ಷಣೋಪಂಯಮಂ ಚಿಂತಿಸುತ್ತಿರ್ದಳ್‌ (ರರ್ಕಾರ್ಮು. ೩-೦೪೬). 
[ಬಯಲ ( ಆ ವಯೆಲ್‌) + ಪೊನಲ್‌) 

ಬಯಸಿಕೆ (ನಾ). ಇಚ್ಛೆ ಸಂವಿಕೆ; ಬಯಂಸುವಿಕೆ : ಬಯಕೆಯೊಳೇ ಬಾಳ್‌ 


ಕಳೆವುದು ಬಯಕೆಯು ದೊರೆತ ಚಣ ಬಯಸಶಿಕೆಯನೆ ಬಯಸುವ 
ತೆರವೇಕಹುದೆನ್ನ ಮನ (ಗೋಕು3. 9-೬). [ಬಯಸ್ಕು + -- ಇಕೆ) 
ಬಯಸು, (ಕ್ರಿ). ೧. ಹಂಬಲಿಸು; ಇಚ್ಛಿಸು; ಅಪೇಕ್ಷಿಸು : 


ಕದಪಿನ ಕಣ್ಣ ಸಾರ್ಕೆಯನಳಂಕೃತಮಪ್ಪ ಗಳಪ್ರದೇಶಮಂ . .. 
ಮೃದುರನೆನಾಗ್ರಮಂ ಬಯಸಿ ಚುಂಬಿಸಿದರ್‌ (ಕಾಟ್ಕಸಾ- ೬೬೬ ಕೂದ್ರಳ); 
ನಿನ್ನ ಪ್ರಾಣವಲ್ಲಭೆ ನಿನ್ನನೆಯಣಆಸಿ ಬಯಸುತಿರ್ಪಳ್‌ (ರಯ್ಮಾರಾ. ೪೦-೨); 
ರಾಜಹಂಸಿ ಮಾನಸಸರೋವರಮನಲ್ಲದೆ.  ಪೇಂತನೇಕೆ ಬಯಸುಗುಂ 


(ಕಂತಳಾ. ೪-೬೮ ಐ); ಪ್ರೇಮಲತೆ ಬಾಯಾರಿ ಕಾತರಿಸಿತಾವುದನೊ 
ತಾನೆರಿಯದುದ ಬಯಸಿ (8ಕ್ರಾಗ. ೬೬). ೨. ಕೋರು; |16 
ಹಾರೈಸಂ : ಪರರ ಕೇಡು ಬಯಸಿ ಗಂರುಹಿರಿಯರನ್ನು ನಿಂದಿಸುತ್ತ 


೬ « ೬ ಪರಮನಿಷ್ಯಮಾೌನಿಯಂತೆ ಧರೆಯ ಮೇಲೆ ಡಂಭ ತೋ ಹರಿವ 
ನೀರಿನ ತೀರದಿ ಕುಳಿತರೇನು ಬಕಧ್ಯಾನದಿ (ಶರರ. ೦೨-೦60-೨) ; 
ರೋಗಿ ಬಯಸಿದ್ದೂ ಹಾಲು ಅನ್ನ, ವೈದ್ಯ ಹೇಳಿದ್ದೂ ಹಾಲು ಅನ್ನ 
(ಗಾರೆ). (ದೇ. ॥ ತುಳು, ಬಯಸು, ಬಯಕ] 

ಬಯಸ್ಕ್ಮು ' ಬಯಿಸಂ ' ನೋ. 

ಬಯಸುಹ (ನಾ). ೬ ಬಯಂಸಿಕೆ: ತನ್ನೊಳು ಮೋಕ್ಷನಂ ಬಯಸುಹವದೇ 
ಕೇಳ್‌ ಪಾರಮಾರ್ಥಿಕ ಜೀವನನುಮತವು (ಕರ್ನುಕು. ಇ-೦೬)- 

(ಬಯಸು 4 - ಹ್ಮ ( ಆ ಎ ಪ) 

ಬಯಸ್ಕೋಪು. ಬಯಾಸ್ಕೋಪು (ನಾ). ಚಲನಚಿತ್ರ; ಸಿನಿಮಾ: 
ಇಂಗ್ಲಿಷ್‌ ಇತಿಹಾಸಕ್ಕೆ ಸಂಬಂಧಿಸಿದ ಕಲವು ಕತೆಗಳು ಸ್ಟೆಂಡರ್ಡ್‌ 
ಬಯಸ್ಕೋಪುಮಂದಿರಕ್ಕೆ ಬರಲಿವೆಯೆಂದು ಗೊತ್ತಾಯಿತು (ಸ್ಮಶ್ಮಶೂ. 
9೩೪. ಬಯಾಸ್ಕೋಪು : ಬಯಾಸ್ಕೋಪಿಗೆ ಹೋಗಿದ್ದವರೆಲ್ಲರು 
ಬಂದರು (ತುಕಾಯಿ- 0೦೭), [+ ಇಂ. ೫1090061 

ಬಯಾನು (ನಾ). ತಿಳಿಯಪಡಿಸಂವುದು ; ವಿವರಣೆ : ಅವರ ವರ್ಗದ 
ಅರ್ಜಿಯಲ್ಲಿ ನನಗೆ ಅವರ ಮೇಲೆ ಕ್ರೋಧವಿರುವುದಾಗಿಯೂ . . . ನನ್ನ 
ಕೋರ್ಟಿನಲ್ಲಿ ಅವರಿಗೆ ನ್ಮಾಯ ದೊರೆಯಂವುದಿಲ್ಲವೆಂತಲೂ ಬಯಾನಂ 
ಮಾಡಿದ್ದರು (ಕಂತೆ. ೨೨೨). [«- ಹಾರ. ಹಿಂ. ಬಯಾನ್‌, 
ಬೈಆನಾ, ಮರಾ. ಬಯಾಣ, ಬಯಾಣಾ] 

ಬಯಾಸ್ಕೋಪು " ಬಯುಸ್ಕೋಪು ” ನೋ. 

ಬಯಿನೆ, ಪೈನೆ, ಬಗನಿ, ಬಗನೆ, ಬಗಿನಿ, ಬಗುನಿ, ಬಯನಿ, ಬೈನಿ, 
ಬೈನೆ (ನಾ). ೧. ತಾಳಿಜಾತಿಗೆ ಸೇರಿದ ಒಂದು ಬಗೆಯ 
ಮರ: ಊರ ತರುಣನೊಬ್ಬ . . . ತೆಂಗಿನ ನುರಿನ ಹಗ್ಗ, 
ಬೆತ್ತದ ತೋಳುಕಟ್ಟು, ಬಯಿನೆಹಲಗೆ_ಇವನ್ನು ಜೋಡಿಸಿ ಮನೆಯ 
ಸಾವಿರ ಬಟ್ಟಿ ಹೊಲವನ್ನು ಸೇರುತ್ತಾನೆ (ಕಗ: 
ಪೈನೆ: ೧. ಬಗು, ಪೈನೆ, ಬೈನೆ, ಬೈರಿ (ಕ್ಕ8. ೧6-೩೨೭). 
ಬಗನಿ : ೧. ಹೆಂಗಸರು ಗೆಣಸು ಹರಡುವುದೂ, ಗಂಡಸರು ಬಗನಿಹೆಂಡ 
ವನ್ನು ಇಳಿಸುವುದೂ, ಹಸಿವಾದಾಗ ಬಗನಿಯ ಕಬ್ಬನ್ನೇ ಆಹಾರವನ್ನಾಗಿ 
ಸಿಗಿದು ಆಯಾಸ ಪರಿಹಾರ ಮಾಡಿಕೊಳ್ಳುವುದೂ ಈ ಜನರ ಅಭ್ಯಾಸ 
(೪೭೪. 6೭); ಎತ್ತರವಾಗಿ ಬೆಳದಿದ್ದ ಆ ಬಗನಿಯ ಮರದ ನೆತ್ತಿಯಲ್ಲಿ 
ಅದರ ಹೂವಿಗೆ ಕಟ್ಟಿದ್ದ ಕಳ್ಳಿನ ಮಡಕೆಯ ಕರಿಯ ಗೋಳವು ನೇತಾಡು 


ಅರ. 


೪೦). 


೬೨೪೮ 


ಬಯಿಸಿಕೆ 


ಶ್ತಿತ್ತು (ಕಾಕರು. 99). ಬಗನೆ : ೧. ಅವನು ಕೈಯಲ್ಲಿ ಕರಿಯ ಬಣ್ಣದ 
ಬಗನೆಯ ಕೋಲನ್ನು ಹಿಡಿದಿದ್ದನು (ಶಂ9ನಂ. ೨೩). ಬಗಿನಿ: ೧. ಸುರೆ 
ಬಗಿನಿಯಾಚೆಲೋಲೆಯ ಮರಗಳಾದಿ ಮತ್ತಿರದೆಸೆವ ಗಂಗಸಾಗರ ಮುಖ್ಯ 
ರಕ್ಕಸರ ಪರಿಪರಿಯ ಭೋಜನದ್ರವ್ಕಂಗಳಿಡಿದ ಭಂಡಿಗಳ್ಳಿದೆ ಬರುತಿರ್ದುವು 
(4೬. ೪೩-೪82. ೨. ಒಂದಂ ಬಗೆಯ ಬಳ್ಳಿ : ಸೌದೆಯ ಹೊರೆ 
ಯನ್ನು ಕಟ್ಟಲು ಬಗಿನಿಯ ಬಳ್ಳಿ ಬಿಗಿಯಾಗಿರುತ್ತದೆ (6). ಬಗುನಿ ; 
೧. ಬೇಲ ಬಗುನಿಯು ತದುಕು ತಪಸಿ ಕವಳೆಯು - , . ಕಿಕ್ಕಿರಿಪ ಕಾನನ 
ದೊಳು (ಕವರೋ. 6-0); ಸೊಗಸು ಚಂದನ ಸೊಂಪು ಚೆಂಪಕ ಆಗರು 
ಅಂಬಟೆ ಅತ್ತಿ ಮತ್ತಿಯು ಬಗುನಿ ಬೆಳದಿಹ ತೆಂಗು ದಾಡಿದು ಬಾಳೆ ರಸ 
ಬಾಳೆ (860. 0೩-೬)- ಬಯನಿ : ೧. ಪ್ರಳಯಗಾಳಿಯು ತೆಅದಿ ತೆಂಗನು 
ಹಲಸು ಖದಿರವು ಬಯನಿ ಮಂರಗಳನೆಳೆಯ ನೇಜಳು ನುಗ್ಗೆ ಮಾವನು 
ಕೋಪದಿಂದುಡಿದ (೪೪8೫. 90.06); ಆತ ಆ ಬಯನಿಮರದ ಎತ್ತರದಿಂದ 
ನಾಲ್ಕು ಸುತ್ತಲೂ ನೋಡಿ . . . ಅಲ್ಲಿಂದ ಕೆಳಕ್ಕೆ ಇಳಿದ (ಮೂಳಕ್ಕ ೫೪). 
ಬೈನಿ : ೧. ಬೈನಿ (ಬೆರ್ಲಿ). ಕಟ್ಟಿಗೆ ನಾರುಳ್ಳದ್ದು, ಬಿರುಸು, ಗಳೆಯ 
ಕೆಲಸಕ್ಕೆ ಬರುತ್ತದೆ . . . ರಸದಿಂದ ಆರ್ಕ ತೆಗೆದು ಸರಾಯ ಮಾಡುವರು 
(ಕಕಾಗ. ೪೬); ಪ್ರಿಯದಿಂ ನಿಮ್ಮುಂಫ್ರ ಯಂ ಪೂಜಿಸದ ನರನ ಕೈ ಭಾವಿಸಲ್‌ 
ಭಾವುರೆ ಬೈನಿಯ ಕೈ (ಕಕ: ೮೪. 1೪). ಬೈನೆ: ೧. ಬಗ, 
ಪೈನೆ, ಬೈನೆ, ಬೈರಿ (ಯ್ಕ8೧. ೦೮-೬೭): 
( ದೇ. 8 ತಮಿ. ಪಯಿನಿ. ತುಳು. ಬಯಿನೆ, ಬೈನ, ಬೈನ] 


೫ ಬಯಿಲ “ಬೈಲ' ನೋ. 


ಬಯಿಸಣಿಗೆ, ಬೈಶಣಿಗೆ, ಬೈಸಣಿಗೆ,, ಬೈಸನಿಗೆ, ಭಸಣಿಗೆ, ವೈಸಣಿಗೆ 
(ನಾ). ೧. (ವೃತ್ತಿಸಂಘದವರು ಒಟ್ಟಾಗಿ ಕುಳಿತು ನಡೆಸುವ ) 
ಸಭೆ ; ಸಮಸ್ತ ನಖರಂಗಳುಂ ಹಿರಿಸಿಂಗಿಯಲು ಶ್ರೀಮತು ಹಬ್ಬೇಶ್ವರ 
ದೇವರ ದೇವಾಯತದೊಳಶೇಶಂ ಒಯಿಸಣಿಗೆಯಾಗಿರ್ದ್ದ ಯಾ ಹಬ್ಬೇಶ್ವರ 
ದೇವರ ದೇವಕಾರ್ಯ್ಯಾರ್ತ್ಯವಾಗಿ . , . ಬಿಟ್ಟ ಎತ್ತಜುವತ್ತಯ್ಲೂ 
(ಕೊರ್ಡಾಕಾ- 03-6೬ ; 1166). ೧. ಬೈಶಣಿಗೆ ; ನಾಗರಸರ ಮಗ ಬೊಂವು 
ರಸ »೬ ೫ ೫ ಗಳು ಸಮಸ್ತ [ಪಾ]ತ್ರಿಗರು ನೆರೆದ ಬೈಶಣಿಗೆಯ ಲಾ 
xxx (839%: Xv. 08೬-0೪; 1307)- ಬೈಸಣಿಗೈೆ ; ೨. ಖಡ್ಗ 
ಯುದ್ಧದಲ್ಲಿ ಕುಳಿತುಕೊಳ್ಳುವ ಒಂದಂ ವರಸೆ,-ಪಟ್ಟು ; ಸಮ 
ಪಾದದಿಂದ ನೀತಂ ಹಾರಿ ಮುಂದುಗಡೆಯಲ್ಲಿ ಕುಳಿ ಕೈರುವದು ಯಾವದುಂಟು 
ಅದು ಬೈಸಣಿಗೆಯೆಂದು ಖಡ್ಗಶಾಸ್ತ್ರವ ಬಲ್ಲವರಿಂದ ನುಡಿಯಲ್ಪಡುವದು 
(5ಕ್ಕಟೀ. ೪-89)- ಬೈಸನಿಗೆ : ೩. ಪೀಠ: ಆಸನ: “ವಜ್ರಬೈಸನಿಗೆ' 
ಪರಾ. ಭಸಣಿಗೆ : ೩. "ವಜ್ರಭಸಣಿಗೆ' ಪರಾ, ವೈಸಣಿಗೆ : ೩. 
'ವಜ್ರವೈಸಣಿಗೆ' ಪರಾ. 
ಬೈಸಣಿಗೆಯಿಕ್ಕು ವ ಸಭೆ ಸೇರು : ಸಾದಲಿಯ ನಾಡ ರಾಮೇಶ್ವರದ 
ಗ್ರಾಮದಲು ಯುಕ್ಕಿಸಿದ ಸನ್ಮೆ ... ಆ ಬೈವಿಸೆಟ್ಟಿವೊಳಗಾದ ಸಾಲು 
ಮೂಲೆಯ ಸಮಸ್ತ ಹಲರುಗಳು ಬೈಸಣಿಗೆಯಿಕ್ಕಿ ಮಾಡಿದನ್ಮಾ ಸನ್ಮೆಯ 
ಹೆೊಕನ್ನ ಭಣ್ಣಕ್ಕಿ ವರುಷ ಪರಿಯಂತರ ಸರ್ಬ್ಬವಸಾನ್ಮ (ಎಳ, ೫. ಶಿಕ್ಕಘ. 
[ ಮರಾ. ಬೈಸಣಾ ಕುಳಿತುಕೊಳ್ಳುವಿಕೆ, 
ಬೈಸಣೀ = ಕುಳಿತುಕೊಳ್ಳುವ ಪೀಠ ; ಹಿಂ, ಬೈಸನಂ ಕುಳಿತುಕೊಳ್ಳು) 
ಬಯಿಸಿಕೆ, ಬಯಿಸಿಗೆ (ನಾ). (?): ಪಟಲಿರಪಿ ಕಿನ್ನರಂ ಕಿಂಪುರುಷ 
ಮಹೋರಗ ಗಂಧರ್ವ ಯಂಕ್ಷರಾಕ್ಷಸ ಭೂತ ಪಿಶಾಚರೆಂಬ ಅಷ್ಟವಿಧವ್ಮಂತರ 
ಪರಿಶೋಭಿತಂಗಳಪ್ಪ ಎಂಟು ಬಯಿಸಿಕೆವಡಲಿಗೆಗಳುಮಂ (ಶ್ರ. ಕರೇ. 30-6). 
ಬಯಿಸಿಗೆ : ಅಸುರನಾಗ ವಿದ್ಯುತ್ಸಿಪರ್ಣ ಅಗ್ನಿವಾತ ಸನ್ನಿತೋದಧಿ 
ದ್ವಿ ಪ೦್ದಿಕ್ಕುಮಾರರೆಂಬ. ದಶವಿಧಭವನವಾಸಿಗವಿರಾಜಿತಂಗಳವ್ಪ ಪಗ್ನುಂ 
ಬಯಿಸಿಗೆಯ ಶ್ರಾವೆಗಳುಮಂ (ಕ್ರಳಕೇ. 3೦-೬). [?) 


೦೦೨-೩೪ ;1378). 


ಬಯಿಸಿಗೆ ೬೨೪೯ ಬಯ್ಗುಕೆಂಪು 


ಬಯಿಸಿಗೆ 'ಬಯಿಸಿಕೆ' ನೋ. 

ಬಯಿಸು, ಬಯಸ್ಕು (ಕ್ರಿ). ದಿ. ಮುಂಚ್ಚಿಡು ; ಅಡಗಿಸು; ಬಚ್ಚಿಡು: 
ಕೂಡಲಸಂಗಮದೇವಾ ಆನು ಮಾಡಿದುದಲ್ಲದೆ ಬಯಿಸಿದ ಬಯಕೆ 
ಸಲುವುದೆ ಅಯ್ಮಾ (68ರ. ೭೨೨). ಬಯಸ್ಕು : ೨. ಅದ್ದು ; 
ಹುದುಗಿಸು ; ಮುಳುಗಿಸು : ನೇಅ್‌ಲ ಪಣ್ಣಂ ತಿಳಿಯೆಣ್ಣೆಯೊಳ್‌ 
ಬಯಸಿ ತೊಯ್ದಂತಪ್ಪ ನುಣ್ಣರ್ಪ ಪೆರ್ಮೊಲೆ ಚಿಲ್ಕೂಗಿರೆ ನಿಂದ 
ಬೇಡಿತಿಯರಂ ಕಂಡಂ ಮಹೀವಲ್ಲಭ೦ (ಕಾತ್ಶಾರ. ೨೦೬). ಬಯ್ವು' 
ಪರಾ. [ಬಯ್‌ 4  ಇಸ್ಕು]- 

ಬಯ್ಯನೆ (ಅ). ಬೇಗನೆ. ಶೀಘ್ರವಾಗಿ ಎಂಬರ್ಥದ ಒಂದು ಅನು 
ಕರಣಾವ್ಯಯ : ಭೋಂಕನೆ, ಚಿಕ್ಕನೆ, ಭೋರನೆ, ಪಯ್ಕನೆ, ಬಯ್ಯನೆ 


(ಕರ್ಕಾಶು. ೨೦ ಪ್ರಯೋ). [? + ೨. ಅನೆ] 
ಬಯ್ಕೈೆ. ಬಯಕ್ಕೆ, ಬೈಕೆ (ನಾ). ೧. ಬಚ್ಚಿಟ್ಟುದು ; ನಿಧಿ; 


ನಿಕ್ಷೇಪ: “ಕಡವರಮೆ ಬಯ್ಕೈಯೆಂಬರ್‌ ಕವಿಗಳ್‌” (ಕಂಕಂ. ೨೩೩) ; 
ತನ್ನ ಮುನ್ನಿನ ಬಯ್ಕೆಯ ಕೆಲದೊಳ್ಳುಲಿಯಾಗಿ ಪುಟ್ಟಿದಂ (ತಾನುಂಫು- 
೨೫) ; ಬುದ್ಧಿವಂತನಪ್ಪ ಮಗಂಗೆ ಬಯ್ಕೆಯಂ ತೋಟುವಂತೆ 
(ರನರ್ಷಿಕ್ಕು- ೦೦-3). ವಿ. ಗುಟ್ಟು ; ರಹಸ್ಯ ; ಬಗೆಯ ಬಯ್ಕೆಯ 
ನೊಪ್ಪಿಸುವಾಗಳ* ನೀನೆ ವಲಂ ದೊರೆ ಪೇಲ್ದಪೆಂ ಬಗೆದು ಕೇಳ್‌ 
₹60: ೩೧೩೩); ಬಗೆಯ ಬಯ್ಯೆ[ಶಾಕಾಂ- ಬೈಕೆ]ಗೆ ನಾಲಗೆ ಪಿಶುಣ 
ನೆಂಬಂತೆ (ಊಕರಾನ- ೪-೬೩ ನ) ; ಭಾವಕರ ಬಗೆಯ ಬಯ್ಕೆಯನಗೆಯತ್ತಿ 
ಸೂಅಕಿಗೊಳ್ವ ಕಳಕಳಾಪ್ರೌಢಿಯೊಳ೦ (ಅತಂಘು, ೦೦೨೨೭೦). ಬಯಕ್ಕೆ : 
೧. ಕವರಲ್ಪಂದಂಗೆ ಬಯಕೆಯಂ ತೋ್‌ದರೆಂ ಬಂತೆ ಕಳಲ್ಪಂದಂಗೆ 
ಕೈಯೆಡೆಗೊಟ್ಟರೆಂಬಂತೆ (ರವರ್ಷಿಮ್ಮ. ೨-೦೪೪) ; ಸತ್ತ ಹೆಣ ಕೂಗಿದು 
ದುಂಟು ಬೈಚಿಟ್ಟ ಬಯಕೆ ಕರೆದುದುಂಟಂ (ವುಹಾರೇ- ೩. ೦೦೨-೨೪೯೪): 
ಬೈಕೆ: ೧. ಮದನನ ಬೈಕೆಯಿಂದು ಪೊಜಪೊಣ್ಮಿತೊ ಕಾಮನ ಬಾಣ 
ಸಂಕುಳಂ ಸುದತಿಯರಾಗಿ ಪುಟ್ಟಿ ದುದೊ , . . ತಿಳಿಯಲ್ಕಗೋಚರ 
ಮೆನಲ* ನಡೆದತ್ತಬಳಾಕದಂಬಕಂ (8650. 0೨6) ; ಬಾಯ ಭಂಡಾರದಲಿ 
ಸರ್ವವ ಕಾಯದೇ ಭಂಜಿಸುಗು ಬೈಕೆಯ ಬೀಯವನು ಸಂಗ್ರಹವ 
ವಪಾಡದು. , . ರಾಯ ಕೇಳಗ್ನಿಯ ಗೂಣಂಗಳಿಂದಿವರಲಟ೨ದುದನು 
ಕಾಗ. ೦೦-೧೩ ೦೩೪) - ಬಯರ್ಮ್‌ ಇ. ಕೆ) 

ಬಯ್ಕೆ, "ಬಯಕ್ಕೆ' ನೋ. 

ಬಯ್ಗಳು "ಬಯುಳ್‌' ನೋ. 

ಬಯ್ಗಿರುಳ್‌ (ನಾ). ರಾತ್ರಿಯ ಕೊನೆಯ ಸಮಯ ; ಬೆಳಗಿನ ಜಾವ: 
ಬಯ್ಲಿರುಳಿನ ಮನೋಹರಿಯೆಂಬ ಜಾವದಾಗಳ್‌ ಬಿಳಿದಪ್ಪ ಕಾಡಾನೆಯಂ 
ಕಾಣನ್ಬಿದು೦ (ನಡ್ಮಾರಾ. ೦೫೬-೦೫) ; ಇಂದಿನ ಬಯ್ಲಿರುಳಿನ [ಶಾಕಾಂ. 
ಬೆಳಗಪ್ಪ] ಜಾವದೊಳ"್‌ ಪದಿನಾಣು ಕನಸುಗಳಂ ಕಂಡೆಂ (ಇಡಫು- ೦೩-೨೫ನ) ; 
ಬಟ್ಟೆವಿಡಿದು ಮುನನ್ನಿನಂತೊರ್ವನೆ ನಡೆದು ನೇಸಜು್‌ ಪಟ್ಟಲ್ಲಿಯೆ ಎಶ್ರ 
ಮಿಸಿ ಬಯ್ಗಿರುಳೆಟ್ಟು ಪಯಣ:ಬೋಪಾತಂ (ಕೀಠಸಂ. ೩೭-೩6೦). 

[ಬಯ + ಇರುಳ] 

ಬಯ್ಗು. ಬಯ್ಗೆ, ಬೈಗು, ಬೈಗ್ಗೆ (ನಾ). ೧. ಇಳಿಹೊತ್ತು ; 
ಸಾಯಂಕಾಲ ; ಸಂಜೆ : ಇಲ್ಲಿರಿಸಿ ಪೋಗು ಕಳ್ಳಂ ಮೆಲ್ಲನೆ ಬಯ್ಲಿಂಗೆ 
ಕುಡಿವಂ (ರರ್ಕಾಕ್ಕು. 0೩-093) ; ಬಯಸ್ಸಾದ ವೊತ್ತು ನಾಲ್ಕಾನೆಯಂ 
ತಂದು ಸೂಳೆಗೇರಿಯ ಬೀದಿಯ ಕಡೆಯೊಳಾರುವುಂ ಪೋಗಲೀಯ 
ದಂತಡ್ಡಂ ನಿಲಿಸಿ (8ಂತಂ. ೩-೬೪ ನ); ಹೊತ್ತಾಜ್‌ ಬಯ್ಲೀಂಗೆ ಮತ್ತೆ ಬಾ 
ಎಂದೆನುತ ಹೊತ್ತನೆ ಕೊಂದು ಹುಸಿಯುವನಿಗಿಂದಲು ಸತ್ತಾತ ಲೇಸು 
(3ರ. ೬೬೨). ೨. ಬೆಳಗು ; ನಸುಕು ; ಅರುಣೋದಯ : 
“ಬಯ್ಲಿ ರಂಳ್‌' ಪರಾ. ಬಯ್ಗೆ ು ಓದ. ಪೇಲೀಗಳೊ ಬಯ್ಗೆ ಯೋ 


ಪೊಗಸೊ ನಾಳೆಯೊ ನಂಡಿದೊ ನಿನ್ನ ಜೀವಿತಂ (60ಘ್ರ- ೩-೬೩) ; 
ಮಗಮಗಿಪ ಪುಷ್ಪವಾಟಾಳಿಗಳಳಿಗಳ್ವೆ ರಸು ಪೀಠದೊಳ್‌ ನಿಲೆ ಪೊಗಸುಂ 
ಪಗಲುಂ ಬಯ್ಗೆಯುದುರಲಲ್ಲುಗೆ ಸೆಣಗಯಿಪನಲ್ಲ ಕಲ್ಪತರುಗೆಣೆ 
ಯಾದಿ (ಕಾಂತಿಫಿ. 00-000) ; ನಿಯತಂ ಬೇಸಗೆಯೊಳ್‌ ಬಯ್ಗೆಯುಮಾ 
ಪಗಲುಮೊಂದು ದೆವಸಮಂತರಿಸದೆ ಮಾಗಿಯೊಳಬ್ಬಕಾಲದೊಳ* ಭೂಮಿ 
ಯೊಳಂ ಪದನಜ್‌ತು ನೀ:ರನೆತ್ತುಗೆ ಬಲ್ಲರ್‌ (ಉಊೋಕೋಶ- ೩೬-೮). 
ಬೈಗು: ೧. ಇಂದು ಬೈಗಿಂದೊಳಗೆ ರಾಸಿ ಹೊನ್ನಂ ಕೊಡುವೆನೆಂದು ಭುಷೆಯ 
ನಿತ್ತೆನು (ಹಶಕಾ- ೦೦-೬) ; ಶಿರವನರಿವೆಹು ನಾಳೆ ಬೈಗಿಂದೊಳಗೆ ಸೈಂಧವನ 
(ಕಾವ್ಯಾರ್ರೋ. 6-೩೬) ; ನಸುಕು ಬೈಗು ಬೆಳಕು ಮಬ್ಬು ಕಲೆತು 
ಬೆರೆತು ಆಡುತ ಎತ್ತೊ ಹೊತ್ತಿನತ್ತ ನುಗ್ಗುತಿಹವು ಯುಗವ ದೂಡುತ 
(ಅರಳು: 99-೧೩) - ೨. ಬೈಗಿನ 'ಪೊಟ್ಟಅಸೊಳ್‌ ದೆ:ವರ್ಕಳ್‌ ಬಂದು ಸುಕು 
ಮಾರಸ್ವಾ ಮಿಯಂ..,ಪೊಗಟ್ವಿ ಕಳಕಳಧ್ವನಿಯುಮಂ ದೇವದುಂದುಭಿಯ 
ರವಮುಮಂ ಯಶೋಭದ್ರೆ ನೋಡಿ (8ಡ್ಮಾರಾ. ೨೪-೨೦) ; ಬೈಗಿನ 
ನೈವೇದೃಕ್ಕಂ ಬೈಗಿನ ಪೂಜೆಗಂ . , . ಚತುಸ್ಲೀಮೆಸಹಿತಂ ಧಾರಾಪೂರ್ವಕ 
ಮಾಡಿ ಬಿಟ್ಟರು (೩933. 1೫-1, ೨೦೨-೦೭೩; 1326). ಬೈಗೈೆ : ೧. 
ಹೊತ್ತಾಅ* ಪೂಜಿಸಲು ಬೇಡ ಕಂಡಾ: ಬೈಗೆ ಪೂಜಿಸಲು ಬೇಡ ಕಂಡಾ 
(ಅವತಂ. ೪೮-೨೦೩); ಶಿವಲಿಂಗಪೂಜೆಯಂ ಮಾಡಿ ಹರುಷಂ ಮಿಕ್ಕು ಆಡಿ 
ಹಾಡುತ್ತಲ್ಲಿ ಬೈಗೆವರವಿರುತಿರ್ದು (ತನ್ನಕೆ. 63-09). "ಬಯ್ಕ್‌' ಪರಾ. 
ಬೈಗಾಗು ಎ ಸಂಜೆಯಾಗಂ ಸಾಯಂಂಕಾಲವಾಗು; ಹೊತ್ತೂ 
ಮುಳುಗಂ : ಬೈಗಾಗಿ ಗೋವೆಲ್ಲವಂ ಕೂಡಿ ಹೊಡೆತಂದು (ಅಣಕ. ರೇ. 
06೩-೦೦); ತರುಣಿಭಿಕ್ಷಾಂದೇಹಿ ನಾವೀ ಬರುತೆ ಬೈಗಾಯ್ತಿಲ್ಲಿ ಬಂದೆವು 
ತಾಯಿ ನೀಡು (987.೬೩0): 
[ದೇ.8 ತಮಿ. ವೈಕಲ್‌] 
ಬಯ್ಲುಂಬೊಳ್ಳು "ಬಯ್ಸುಂಬೊಟ್ಟು' ನೋ. 
ಬಯ್ಗುಂಬೊಟ್ನು, ಬಯಲ್ಗುಂಬೊಳ್ತೂ, ಬಯ್ಗು ವೊಟ್ಟು 
ಬೈಗುಂಬೊಟ್ಟು, ಬೈಗಂವೊಳ್ತು (ನಾ). ಸೂರ್ಯನು ವರುಳಂಗುವ 
ಹೊತ್ತೂ; ಸಂಜೆಯ ಸಮಯಂ ಸಾಯಂಕಾಲ : ಅಂತು ನೇಸಅತ್‌ 
ಪಡಲೊಡಂ ಬಯು್ನುಂಬೊಟ್ಟರಸಂ ನೀರ್ಚೊಂಪದಿಂ ಪೊಅಮಟ್ಟು 
(ಕಾರಂಕಾ- ೪೬೨), ಬಯ್ಗುಂಬೊಳ್ತು 2 ಪೋದ ಬಯ್ದುಂಬೊಳ್ತು ಕೆಡೆದ 
ಉಳ್ಳೆಯ ಅಶುಭವುಂ ವಪರಿಹರಿಸಲೆಂದು ಪರಮೇಶನಂ ಪ್ರಾರ್ಥಿಸಲ್‌ 
ಬಂದೆನಯ* ಗ್ರೋಂಮಾ- ೪೬೭-೬೦), ಬಯ್ಸುವೊಬ್ಬು : ರವಿ ಬಯ 
[ಶಾಕಾಂ. ಯ್ಲೆ] ವೊಟ್ತಲಂಪಿಕ್ಕುವ ಕುಂಕುಮರಜದ ಪೊಟ್ಟಳಕೊತ್ತಿದನೆಂಬ 
ವೊಲರಗಿನ ಮುದ್ರೆಯನೆಸೆದುವು ಮಧುಯಂತಮುಕುಳಿತಾ೨ಬುಜಂ 
ಗಳೊಳಳಿಗಳ್‌ (ಬರ್ಥತ್ಯ. 6-38) ಬೈಗುಂಬೊಟ್ಟು : ನಿಜಜನನೀಗೃಹದೊಳ್‌ 
ಮಜ್ಜನ ಭೋಜನಾದಿಗಳಂ ಮನವಲ್ಲದ ಮನದೊಳಗೆ ಮಾಡಿ ಬೈಗುಂಬೊಟ್ಟ 
ಪ್ಲುದುಂ ನಿಜಧವನಕ್ಕೆ ಬಂದು (ಉರಂ%. ೨೭೩) ; ಸಂಪ್ರಾಪ್ತಮಾದ ವರ್ಷಾ 
ಕಾಲದೊಳೆಂದುದೆವಸಂ ಬೈಗುಂಬೊಟಕ್ಕಿನೊಳೆಂದಿನಂತಿರೋಲಗಂ ಪರಿಯೆ 
(ರಾಠೂಕ್ಕ. ೪-೬). ಬೈಗುವೊಳ್ತು : ಸೂಚಿತಪಥಂಬಿಡಿದು . . . ಬೈಗು 
ಮೊಳ್ತಿನ ಕಡೆಗೆ ಸಾರ್ತಂದರಾಶ್ರಮಕೆ ಶರಭಂಗನಾ (ಶ್ರೀರಾಮಾ- ೦4೩-೦6೪). 
[ ಬಯ್ಲು 4 ವೊಟ್ಟು ] 
ಬಯ್ಗುಕಿಂಪು, ಬೈಗುಗೆಂಪು (ನಾ).  ಸೂರ್ಯನಂ ಮಳುಂಗುವ 
ಹೊತ್ತಿನಲ್ಲಿ ಅಥವಾ ಸಾಯಂಕಾಲದ ಸಮಯದಲ್ಲಿ ಆಕಾಶದಲ್ಲಿ 
ಉಂಟಾಗುವ ಕೆಂಪು ಬಣ್ಣ ; ಸಾಯಂಂಕಾಲದ ಕೆಂಪುಕಾಂತಿ; 
ಸಂಜೆಗೆಂಪು : ಅಂಜನೇಭದ ಸಿಂದುರವೊ - . . ಸಂಜೆವೆಣ್ಣುಟ್ಟ 
ರಕ್ತ್ತಾಂಬರವೊ ಪೇಳಿನಲ್ಯಾ ಬಯ್ಸತ್ಸಕೆಂವೆ[ಕಾಕಾಂ. ಬೈಗುಗೆಂವೆ]ಸೆ 
ದುದೂ (ಕೈಬಳಾ. 6-9೬). ಬೈಗುಗೆಂಪು 2 ಆಗ ತಾನೆ ಸೂರ್ಯನು 


ಬಯ್ಗು ವೊಟ್ತು ೬೨೫೦ ಬಯ್ತಲೆದೆಗೆ 
ಬೈಗುಗೆಂಪನ್ನು ಚೆಲ್ಲಿ ಪಡುಗಡಲ ತೆರೆಯಲ್ಲಿ ಇಳಿದಿಳಿದು ಮಾಯ ತೇರಿನೊಳ್ಳನು ಶರವ ಬಚ್ಚಿದಂ ಮಿಕ್ಕಿದಂ ಧಾರುಣಿಗೆ ಪಿಡಿದಸಿಯೆ 
ವಾದನು (ಸಳಕ್ಕೆ. ೪111. ಶ್ರತ್ತಾರನ) : ಬೈಗುಗೆಂಪುರಿಯಲ್ಲಿ ಸುಡಲಿ ಕೊಚ್ಚಿದಂ ಸವರಿದಂ ಪರಿಪರಿದು ಕುರುಬಲಂ ನಡುನಡುಗಿ ತಲ್ಲಣಿಸಲು 
ಸಂಶಯವಲ್ಲಿ 1! ಹುಣ್ಣಿಮೆಯ ರಾತ್ರಿಯಲಿ ಹೊರಗೆ ಬಾ ನೋಡು! (ತುರಂಗ- ೬೩-೦೨) ; ದೌಲತ್ತಳನ್ನು ಬಚ್ಚಿ. _ಬಂಧನದಲ್ಲಿಟ್ಟು ಬೇಡದ 
(suse. ೩೦೨೭). [ಬಯ + ಕೆಂಪು,] ನಗರವನ್ನು ಬಿಟ್ಟುಕೆ ಇಟ್ಟಿದ್ದಾನೆ (೦0ತ್‌- ೮೨). 
ಬಯ್ದು ವೊಟ್ತು "ಬಯಣ್ಣ್ಲುಂಬೊಟ್ಟು? ನೋ. 5 ಬಯ್ಗಿಡು. ಬಚ್ಚಿಡು, ಬೈಚಿಡು ಇ ೧. ಅಡಗಿಸಿ ಇಡಂ; 
ಬಯ್ಗುಳ್‌, ಬಯ್ಗಳು, ಬಯ ಳ, ಬಯನ್ಗುಳು, ಬೈಗಳು, ವಿಧಿಯಾಗಿರಿಸು ; ನಿಕ್ಷೇಪಿಸು : ಉದಕದೊಳಗೆ ಬಯ್ವಿಟ್ಟ ಬಯ್ಕೆಯ 
ಬೈಗುಳ್‌, ಬೈಗುಳ, ಬೈಗಂಳು (ನಾ). ೧. ಜರಿಯಂವಿಕೆ : ಕಿಚ್ಚಿನಂತಿದ್ದಿತ್ತು (ಸನ. 0); ಬೇವು ಫಲವಾಗಲದು ಸೇವಿಸಲು ಯೋಗ್ಯವೇ 
ತೆಗಳಿಕೆ: “ಶಾಪಃ, ಆಕ್ಟೋಶಃ , ಆಕ್ಷೇಪ.  ಕ್ಷೂರಣಾ. ಧನವು ಘನವಾಗಿ ಬಯ್ವಿಟ್ಟ ಈವಿಲೇ ಪೋಕು (ಕರ್ನಜ್ಞ- ೬69) ; ಆಯ್ಕ 
ವಎರೂಕ್ಷಣಾ - ಈ ಹ ಬಯ್ಗುಳ್‌” (ಪರಾಯ, ೨೪-೦೪೪); ನಿಮ್ಮ ಶರಣ ಬಸವಣ್ಣನಿಂದ ಲಿಂಗವ ಕಂಡು ಒಳಗೆ ಬಚ್ಚಿಟ್ಟುಕೊಂಡೆನಯ ಸೆ 
ನಿನ್ನ ತಮ್ಮನಪ್ಪ ವಾಯುಭೂಶಿಯ ಜೀವಂ ಅಭಿಮಾನಂ ಕಾರಣ]! (ಕೂನ್ಮಸಂ. ೨೨೦-೩೨) ; ಕೊಳ್ಳೆ ಹೊಡೆದುಕೊಂಡು ಬಂದ ಸ್ವತ್ತುಗಳನ್ನು 


ವಮಾಗೆಮ್ಮನುಜದೆ ಪರಿಭವಿಸಿ ಬಾಯ್ಗೆ ವಂದುದನೆ ಪೊಲ್ಲಮೆಯ 
ಬಯ್ಲೂಳಂ ಬಯ್ಲದ್ಧಂ (ವಡ್ಮಾರಾ- ೧-೨); ಪರಮಾರ್ಥಂ ನಿಜಜನಕರ್‌ 
ಪರಸಿದ ಪರಕೆಗಳು ಬಯ್ದು ಬಯ ಳ್‌ ಮಕ್ಕಳ್ಲಿರದೆಯ್ದೂಗುಂ (ಕಾರಂಉ. 


ಅಲ್ಲೇ ಒಂದು ಮೂಲೆಯಲ್ಲಿ ಇಟ್ಟುಬಿಟ್ಟು ಮತ್ತೊಂದು ಕಡೆ ಅವರು 
ಬಚ್ಚಿಟ್ಟುಕೊಂಡರು (ವಾಸಿ. ೩೬);  ಜಾಲಗಾಅನ ಡೋಣಿಯಂತೆ 
ಬಳಸುವ ಹುಟ್ಟಿನಂತೆ ಬೈಚಿಟ್ಟ ನೆಲೆಯಂತೆ ಇದ್ದಡೇನು ಭೋಗಿಸಲರಿಯೆ 


೪6೭) ; ಸತ್ಪೂಜಾಭಂಗಮೆಂಬ ಖಯಂಳಿಂ ಸದ್ದರ್ಶನಾಲಸ್ಯಮೆಂಬ ವಾಗಿ (ನೋಳಿಮಾ- ೩೦-೧೨೪) ; ಕೊಟಿ ಕೈದ್ದು ತನಗೆ ಬೈಚಿಟ್ಟದ್ದೂ ಪರರಿಂಗೆ 
ಕೊಂತಂಗಳಿಂ ye ಬೀಟ? ಮೋದುತ್ತುಂ ದಂಡಣೆಯಂ |36 ಕೊಟ್ಟದ್ದು ಕೆಟ್ಟಿತೆನಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ (ಸರಣ. ot). 
ಮಾಡುತ್ತುಂ (ರನರ್ತಿಮ್ಮ- 00-4೭ ೪0ಶಾಠ)- ಬಯ್ಗಳು ು ಗಿ. ೨. ಗುಟಾ ಿಗಿಡು ; ರಹಸ್ಕವಾಗಿರಿಸು : ಸುಳ್ಳನ್ನು ಬಚ್ಚಿಟ್ಟು 


ಕೊತವಾಲನ ಬಾಯಿಂದ ಹೊರಟ ಬಯ್ಲುಳನ್ನು ನಿಚ್ಚಳವಾಗಿ ಕೇಳಿದರು 
(4ೂಕಳಾ. ೬೮). ಬಯ್ಗುಳ : ೧. ದಾಂಡಿಗ ಬಂಡಿಗಾರ ಯಜ 
ಮಾನನ ಅನ್ಕಾಯದ ಬಯ್ಲೂಳಕ್ಕಾಗಿ ಕೋಪದಿಂದ ಹುಬ್ಬುಗಂಟಿಕ್ಕಿದನು 
(ತರು. ೪೪೦) ಬಯ್ಗುಳಂ: ೧. ಹರಿಯ ಬಯ್ಲೂಳು ಬೆದಟ್‌ಸಲು - . . 
ತರತರದ ಕೈದುಗಳ ಸುಭಟರ ಕಂಡುದಮುಳಾಸ್ತ್ರ (ಕುವ್ಕಾರ್ರೋ- ೦೯-೪೦)- 


ಕೊಳ್ಳುವುದು ಮಹಾ ಅಪರಾಧ (ರಂಗರೋ. ೪); ಸಾವಿತ್ರಮ್ಮ . . . 
ಯಾವ ವಿಚಾರವನ್ನೂ ಬಚ್ಚಿ ಡಲಿಲ್ಲ (೪ನೇ. ೨೦೬) ; ಲಲಿತಸುಖೆ .. . 
ಎಟನೊಲಿದೊಡೊಲಿಯಳು ಬೆರಸಿ ಬೆರಸದೆ ಮನವ ಬೈಚಿಡುತೆ ನಳಿನಮುಖ 
ಬೇಟದೊಳು ಬೆ:ಗೆಯ ಬಳೆಯಿಪಳು (ಳುನ್ಮಾಉ. ಓಂಇ. 6-೩೭). 

[ಬರ್ಯ, + _ ಚ್ಕ್ಮೈ. / ತೆಲು. ವಯಿಚು, ವೈಚು] 


ಬೈಗಳು : ೧. “ಬೈಗಳಿನೆ ಪರಿಕಿಸಲ್‌ ನಿಂದೆಯದು'' (ಕಠರ. ೦೨೪): ಬಯ್ತು 'ಬಯ್ಕ್‌,' ಪರಾ. 
ಕೊಟ್ಟವರು ಬಂದೆನ್ನ ನಿಷ್ಟುರಂಗಳನಾಡ ಕೆಟ್ಟ ಬೈಗಳ ಬೈದು| [ಬಯ್ತಲೆ, ಬೈತಲೆ (ನಾ)- ತಲೆಯ ಮೇಲ್ಭಾಗದಲ್ಲಿ ಕೂದಲನ್ನು 
ಮನದಣಿಯಲು ದಿಟ್ಟತನವನು ಬಿಟ್ಟು ಕಳೆಗುಂದಿದೆನಯ್ಯ (ತುಳಂದ. ಎರಡುಕಡೆಗೂ ಬಾಚಿದಾಗ ವಂಧ್ಯೆ ಗೆರೆಯಂತೆ ಕಾಣುವ ನೇರವಾದ 
9-೦೨೬-೦) ; ನಾ ಹುಟ್ಟಿ ಆಯ್ತೆರಡು ಮಾಸಂ ಬಯುಸೆ ಬೈಗಳು | 86 ಸ್ಮಳ, ಜಾಗ : “ ಸೀಮಂತಮೆಂಬುದು ಬಯ್ತುಲೆ” (ಶಕಾಯು. 
ಬಾರವೆನ್ನೊಳೇಂ ದೋಷಂ? (ಕತ್ರ- ೦೬-೬)- ಬೈಗುಳ್‌ : ೧. “ಶಾಪಮಾ «£-೩೭೩) ; ಮೊದಲೊಳ್‌ ಕಟ್ಟಿದ ಮಂಡೆಯುಟ್ಟುಡಿಗೆ - ತಿರ್ದಿದ 
ಕ್ರೋಶಂ ವಿರೂಕ್ಷಣಂ ಕಾರಣಾಕ್ಷೇಪಮೆನೆ ಬೈಗುಳಿನಿಸಿಕ್ಕು” ನುಣ್ಬಯ್ತಲೆ ಲೀಲೆಯಿಂ ಸವಿದ ತಾಂಬೂಲಂ ಜಲಂ ಮುಂದುದಲ್ಲದೆ 
(ಪಂಗರಾ. ೨೬-8); ಆ ವೈಕಂಪಾಯೆನಂ ತಂದೆಯ ಮುನಿಸಿನ ಮತ್ತೇನುವನೊಲ್ಲದಿರ್ದಬಲೆ ಚಿತತ್ರಿಕಾರದಿಂ ತೋಟದ (ನಳಕಂ- ೭೩9); 
ಬೈಗುಳ್ಗಳಿಂದಂ ಗಿಳಿಯ ಬಸುಜಕೊಳೀಯಂದದಿಂ ಬಂದನಲ್ಲೆ ಗಗನಮಣಿ ಪಶ್ಚಿವತಾಂಗನೆಯ ಬಯ್ತುಲೇ[ಶಾಕಾಂ. ಬೈತಲೆ]ಯ ರಂಗು 
(ಕಾದಂಉ- ೬೮೪) ; ಪೆಜರ ಬೈಗುಳಂ ಸೈರಿಸುವುದರಿದೋ ಪೆಜರೊಡನೆ| 80 ಮಾಣಿಕದಂತೆ ಕಣ್ಣೆ ಕಾಣಿಸುತಿರ್ದುದಸ್ಮಗಿರಿಮಸ್ತಕದೊಳು (ಕ ಬಧಾ- 
ಬಾಯಂ ಬಡಿವುದರಿದೋ (ರರ್ಥಾನ್ಮು. ೭-60). ಬೈಗುಳ : ೧. ಕೆಲವರು 6-೪೩). ಬೈತಲೆ : “ ನೀಳ್ತೆ ಬೈತಲೆ ಸೀಮಂತ ಸಮಾಹ್ವಯಂ ” 
ಇತರ ಮಕ್ಕಳೊಡನೆ ಕಿತ್ತಾಟ, ಜಗಳ, ಹೊಡೆದಾಟ, ಬೈಗುಳ, (ನಸ್ತುಳೋ, ೭೦-೨೦); ಕರಮಿಂಬಾಗಿರೆ ತಿರ್ದಿ ಬೈತಲೆಯಂ ... ಬರ್ಬರಮೆಂ 
ಇತ್ಯಾದಿಗಳಲ್ಲಿ ಮನಃತೃಪ್ತಿ ಪಡೆಯುವರು (ಶಕದ. 9೪೪) । ಯಾವು ಪೂಸಿ ತೊಟಲ್ವರ್‌ (ಸಮಶ. ೬-೩೬) ; ನಿಮಿರ್ದ ವೇಣಿ ಬೈತಲೆಗಳವಟ್ಟ 
ದಾದರೂ ಉಪಾಯದಿಂದ ಬೈಗುಳ ತಪ್ಪಿಸಿಕೊಳ್ಳುತ್ತಿದ್ದ (ಕಾರೆಮು- 50), ಸಿಂದುರಮಳಂಕೆಯೊಳೆಚ್ಚಿದ  ಕಜ್ಮಳಂ ಚಲನಯನಂಗಳೊಪ್ಪೆ 
ಬೈಗುಳು : ೧. ನಾಯಕರ ಕೆಡೆನುಡಿವ ಬೈಗುಳ ಬಾಯ ಬೊಬ್ಬೆಯ | 36 ನಟನಗೆಯೆ ಪಿಂದನೆ ಬಂದನಾಕ್ಷಣಂ (ಠಕಕು. ೬-೧೦೦); ಹರಿಗೆ ಕೆಂಪಿನ ರುಗೆ 
ಕೈಯ ಹೊಯ್ಲೂಳ ದಾಯಿಗರಲೇ ಎನುತ ಮೂದಲಿಸಿದನು ತಮ್ಮೊಳಗೆ ಸುರಾಂಗನೆಯರಿಗೆ ಸುಭಟವ್ರ ಜಕೆ ಕುಂಟಣಿ ವರದಿಗಂಗನೆಯರಿಗೆ ಬೈತಲೆ 
(ಕುವ್ಮಾಳ. ೨-೦೩). ವಿ. ಮೂದಲಿಕೆ; ಹೀಗಳೆಯುವುದಂ : ನಡೆದುದುರು ಗೆಸೆಷ ಸಿಂಧೊರ . . . ಎನೆಲುರವಣಿಸಿ ಕೆಂದೂಳಿ ನಭಂಂಪ್ಪರಿಸೆ 
ಸನ್ನಾಹದಲಿ ಸೂಳಡಸಿ ಮೊಟ್‌ವ ಗಭೀರಭೇರಿಯ ಕಡುರವದ ಹೊಯ್ನಾಡಿದರುಭಯಚತುರಂಗಬಲ ಹಳಚೆ (ಕುವ್ಮಾರೀ- ೪-೭). 
ರಿಪುಭಟರ ಜೈಗುಳ ಗೌರುಗಹಳೆಗಳ ಕಳಕಳವಾಯ್ತು ರಣ ಬಯ್ತೆಲೆಯ ಸೌಭಾಗ್ಯ ಇ ಮುತ್ತೈದೆತನ : ಮಣಿಯ 
ದೊಳಗೆ (ಕುವ್ಮಾರ್ರೊ © ೯-೦೨) [ಬಯ 4 _ಗುಳ್ಳ್‌. /ಕೊಡ. ಬಯ್ಗುಳ] 40 ವತಾಯಾಶಿರವಿದೀಗಿದು ಮಜುಗಬೇಡೆಲೆ ತಾಯೆ ನಿನ್ನಯ ನೊಸಲಲಿಹ 
ಬಯ್ಗುಳ ‘ ಬಯಂ್ಗಳ್‌ > ನೋ. ಬಯ್ತಲೆ (ಈಕಾಂ. ಬೈತಲೆ] ಯ ಸೌಭಾಗ್ಮಕಳಿವುಂಟೆ (ತರಂ. ೬-೦೨-೩೪) - 
ಬಯ್ಗುಳು ' ಬಯ್ಸುಳ್‌ ' ನೋ. [ ದೇಃ. ತುಳು. ಬಕ್ತಲೆ, ಬಗುತಲಿ. ಬಗ್ತಲೆ; ಕೊಡ. ಬವ್ತಲೆ] 
ಬಯ್ಗೆ "ಬಯ್ಸು ' ನೋ. ಬಯ್ತಲೆದೆಗೆ, ಬೈತಲೆದೆಗೆ (ಕ್ರಿ). ಕೂದಲನ್ನು ಬಾಚಿ ಇಬ್ಭಾಗ 
ಬಯ್ದು. ಬಚ್ಚು A (ಕ್ರಿ). ಮುಚ್ಚಿಡು ; ನಿಧಿಯಾಗಿರಿಸು ; ನಿಕ್ಷೇಪ ಮಾಡು : ಇಂಬಾದಿದಅೌರ್ತಡಿಯ ಬನೆಂ ಬಯ್ತುಲೆದೆಗೆದ ಕೇಶವನಮೆನಿಸೆ 
ವಾಡು: “ಮುಚ್ಚು, ಮುತ್ತು, ಬಯ್ದೂೂ (ಬಚ್ಚು) . . .|46 ಪರಾಗಂಬೊರೆದ ಸಿಂಧು ಸೀಮುಂತಂಬೊಲಿಳಾಕಾಂತೆಗಧಿಪ ಮಿಗೆ ಸೊಗಯಿ 


ಹುದುಗಿಸು, ಅಡಗಿಸು ” (ಕೃಷುತಾ” 0) ಬಚ್ಚು: ಕಿಚ್ಚಿನಂತುಜ್ವಲಿಸೆ ಸುಗೂಂ (ಶಾರ್ಕೃತ್ರಿ: ೯-೬). ಬೈತಲೆದೆಗೆ : ಕಿಲುವೆರಲುಗುರಿಂದೆ ಬೈತಲೆ 


ಬಯ್ತಲೆವಣಿ ೬೨೫೧ ಬರಕೆತ್ತು 

ದೆಗೆದಾಗ ಮಜ್‌ದುಂಬಿಗುರುಳ ಮಾನಿನಿಗೆ ತುಣುಬನಿಕ್ಕಿದರು (ಕೋಕಕೆ. | [ಬಯ್ದು *ಬಯ್ಕಿಸು' ನೋ. 
ತಿ೩-೨೪). ['ಬಯ್ತಲೆ -- ತೆಗೆ ] ಬರ್‌ `ವರ್‌' ನೋ. 

ಬಯ್ತಲೆವಣಿ, ಬೈತಲೆವಣಿ (ನಾ). ೦. ಬೆ ತಲೆಯಲ್ಲಿ ಧರಿಸುವ ಬರ; "ಬಲ' ನೋ. 
ಆಭರಣ : (ಕಯ್ದರೆಗುಟ್ಟುತಿದ್ದು, ಬೆರಲೈಣೆದುಕೊಂಡು, ಬಯ್ತಲೆ| |ಬರ್ಮ "ವರ್ಕ' ನೋ. 
ವಣಿಗೆತ್ತಿ ಊರ 4೯ಮುಖಯಾಗಿ ಗದ್ಗದಸ್ವ ರದಿಂದ) 8 ಬರ್ಮ (ನಾ). ಅನುಗ್ರಹ ; ವರ ; “ಬರ. ವರ ಎ ಅನುಗ್ರಹ” (ಕರ್ಕಳೋ. 
(ಘೊಳ್ಳೆಂದು ನೆಕ್ಕು ಲಲಿತಾಟ್ಪಹಾಸವನ್ನಾಲಾಪಿರುತ್ತಿರುವಳು (ಮಂಕ್ರತ. ೨೪); ನಾಲ್ಕು ಲಾವಗೆಗಳಗ್ನಿಸೂಕ್ತಂಗಳನೋದುತ್ತುಮದಿರದಿದಿರಂ ಬರೆ 
೨೪-೨೨). ಬೈತಲೆವಣಿ; ೧. ಮುತ್ತಿನ ಭುಜಕೀರ್ಶಿ ಹರಳೋಲೆ ಮೆಚ್ಚಿ ಬರವನಗ್ನಿದೇವಂ ಬೇಡಿಕೊಳ್ಳಿಮೆಂದೊಡೆಮ್ಮನ್ವ ಯಕ್ಕೆ ನೀನೆ ತಣ್ಣಿದೆ 
ಮೂಗುತಿ . . . ಉತ್ತಮವಜ್ರದ ಬೈತಲೆವಣಿಗಳನಿತ್ತ ಕ; ನವಳಿಗಸುರೇಂದ್ರ ಯಾಗೆಂದು ಬೇಡುವುದುಂ (ಶಾಶಕಾ. 8-009 ಪ್ರ), ಮೃಡನಿಂ ಬರಂಗಳಂ 
(ಕುಉ ೫೨೦. 90-46); ಕಲಿಗಂಟು ಕೆಲವರಿಗೆ ಜೆಡೆ ಕೆಲವರಿಗೆ ಮತ್ತೆ ಕೆಲರಲ್ಲಿ ಪಡೆದನೆಂಬರ* ಕಣಾ! (ಶ್ರೀರಾಮಾ, ೩೦-೩೦)- [ ಆ ಸಂ. ವರೆ] 


ತಂಜುಬನಿಕ್ಕಿದರು ಅವರು ಚವಲಿ ಬೈತಲೆವಣಿ ಮುತ್ತಿನ ಬಲೆಯಿಲ್ಲ 
ಬಂದರೊಪ್ಪದೊಳು (ಳ6೫. ೦೬-೨೩). ೨. (ಆಲಂ) ಆಭರಣಪ್ರಾಯ 
ವುದ ವ್ಯಕ್ತಿ; ಶ್ರೇಷ್ಠವ್ಯಕ್ತಿ: ದ್ಕೂತಕೇಳಿಯೊಳಜ್ಞಾತವಾಸ 
ದೊಳಂದು ಧಾತುಗುಂದದೆ ಪಾಂಚಾಲಿ ಓತು ಪಾಂಡವರನೊಲಿಸಿ ಹದಿ 
ಬದೆಯರ ಬೈತಲೆವಣಿಯೆನಿಸಿದಳು (ಹಂಣ- ೩-೪6). (ಬಯ್ತುಲೆ * ಮಣ್ಣಿ) 

ಬಯ್ತ್ತೂ " ಬಯ್‌್‌, ' .ಪರಾ- 

ಬಯ್ತೂಗ (ನಾ). (?) : ಲಲನಾಮುಖೇಂದು ಲಾವಣ್ಮಲೀಲೆಯಂ ಪಡೆವ 
ಬಣ್ಣದಿಂ ಕಂಪಿಂದೇನಲೆದುದೊ ಬಯನ್ತುಗ [ಶಾಕಾ- ಪೈತಿಕ, ಪೈತಿಗ, 
ಬೈತುಗ] .ದಂತಿರೆ ತಲೆಗೇಜುವ ಕುಸುಮನಿಚಯಮಂ ಕಾಶ್ಮೀರಂ (ಅರ ಪು. 
೦೦೨೪): [?) 

ಬಯ್ದಕೂರ್‌ (ನೂ). ಒಂದು ಊರಿನ ಹೆಸರು : ಮದಿರೆಗೊಣ್ಣ ಕೊಪ್ಪರ 
ಗೇಶರಿವಮ್ಮ ೯೦ಗೆ ವರಿಷಮಿಪ್ಪ ೯ತ್ತೊ: ಮೃ ತ್ರ ಅಕೊಳ್ಳೆ ಯ್ಹಕೂರ ರಾವಿನಾಡ 
ವಪಾರ್ಮವ್ಮೂ ಮಮ್ಮ ಗಣಿಪ ರಾಮ ತುಯುವನಿಕ್ಕಿ ಸಿ ಅಟಿ ಸತ್ತನ್‌ 
(ಎಳ. ಸ» ಮುಳವಾ. 30೩-೨3೨; 984). [? + ಊರ] 

ಬಯ್ದುಂಬು (ನಾ). ಒಂದು ಊರಿನ ಹೆಸರು (?): ಸ್ವಸ್ತ್ಯನೇಕ 
ಸಮರಾಸಂಘಟ್ಟಣೋಪಲಬ್ಧ ಜಯಲಕ್ಷ್ಮೀಸವಸಾಲಿಂಗಿತ ವಕ್ಷಸ್ಥಲ ಗಂಡ 
ತ್ರಿೀಣೇತ್ರ ಶ್ರೀ ಬಯ್ತೂಂಬ ಮಹಾರಾಜರ್‌ ಪೃಥಿವೀರಾಜ್ಯ್ಕಂಗೆಯೆ (ಎಇ. 
XXIV: 3೬-೩ ; ಸು- 666). [? + ತುಂಬ್ಕು (ಆತೂಂಬು) ] 

ಬಯ್ಯ (ನಾ). ಒಂದಂ ಜಾತಿಯ ಹೆಸರು (?): ಆನ್ತಿಯ 
ಸುಗ್ಗಯ್ಮನು ಬಿಡಿ ಮೊನ್ನೆಯ್ಮನುಂ ಅಲ್ಲವ್ಮಿುನುಂ ಬಯ್ಕರ ಜೋಗನುಂ 
ಇನ್ತಿನಿಬರುಂ ಸಾಕ್ಷಿಯಾಗಿ ಕೊಟ್ಟಿರ್‌ (ಎಳ. 31- ಜೊಳಲೈ.೩೦-೦೩ ; 964).- 

[?1 

ಬಯ್ಕಿ (ನಾ). (?): ಕೈಯಣ ಗಿಂಡಿಯು ಕೊಂಕುಳ ವೆಟ್ಟಿಗೆ ಕಲ್ಲಿ 
ಯಿಹದು ತಲಕಟ್ಟು ಬಯ್ಕಿಗಳೆಂಬವು ಪರಿಪರಿ ನೋಡಲು ಕೋಕಿ ಹಾರಿಕೆ 
ಅಳವಟ್ಟು (8ರಾಕೋ- ೪೨-4)- [?) 

ಬಯ್ಕಿಸು, “ಬಿಯಂ್ಲ. ಬೈಸಂ, (ಕ್ರಿ). ಬಯಂ್ಯವಂತೆ ಮಾಡು; ಜರೆ 
ಯರವಂತೆ ಮಾಡು ; ದೂಷಣೆಗೊಳಗಾಗಿಸಂ : : ನೀನು ಒಪ್ಪುವು 
ದಾದರೆ ನಾನು ನಿಮ್ಮ ಮನೆಗೆ ಬರುತ್ತೇನೆ. ನೀನೂ ಬಯ್ಕಿಸಿಕೊಳ್ಳು, ವ 
ಹಾಗಿಲ್ಲ (೫ಉ೮ರು- ೩8); ನಾನು ಯಾರಿಂದಲೂ ಹಾಗೆ ಬಯ್ಕಿಸಿಕೊಂಡವನಲ್ಲ 
(66ಗಾರ- ೨೪). ಬಯ್ದು : ಭಟ್ಟಾರಾ ನಿಮ್ಮಂ ಪಂಚಮಹಾಪಾತಕನ 
ಮನೆಗೊಡಗೊಂಡು ಪೋಗಿ ಬಯ್ಲಿದೆಂ (ವತ್ಮಾರಾ. ೪-೬): ಬೈಸು, ನ 
ಅಪ್ಪನ ಕಡೆ ಬೈಸಿಕೊಳ್ಳೋದು ತಪ್ಪಿತು (ಅತವಾ. ೪): ಬಯಕೆ ಕೊಟ್ಟರೂ 
ಬೈಸಿಕೊಂಬುದು ತಪ್ಪಲಿಲ್ಲ (ಗರ). [55 ಬಯ್ಯ +4 - ಇಸು) 

ಬಯ್ಕುು "ಬಯ್ಕ್‌' ನೋ. 

ಬಯ್ರಿಬತ್ತ (ನಾ). ಕೆಳತರಗತಿಯ ಒಂದು ಬಗೆಯ ಬತ್ತ : 

[ದೇ.8 ತುಳು. ಬೈತರಿ, ಬಯಿತ್ತರಿ] 
ಬಯ್ಸಿಳಕೆ " ಬೈಸಿಕೆ ' ನೋ. 


(*) - 


ಬರ್ಮ "_ವರಂ' ನೋ. 

—ಬರಂ "-ವರಂ' ನೋ. 

ಬರಂಗಿ (ನಾ). (7): ಅಂಶು ಖಂ ೭೪ ರೊಕ್ಕ ಗ ೧೧8 ಭೂಮಿ 
ಬರಂಗಿ ಖಂ ೨೮ ಮಾರ ೫x x ರುಹ ಗ ೬ ಅಡಕೇ ಸುಂಕ ಗ೧ 
ಉಪಾಧಿಗೆ ಮಾವಿನ ಕೊಡಗಿ ಖಂ ೨೬ ಮೊರಣ xxx ಓಳ. 
ತೀರ್ತಜೆ: ೦೯-೯೨ ; 1673) (9?) 

ಬರಂಪಿಡಿ (ಕ್ರಿ). ವರವನ್ನು ಸ್ಥಿ ್ವೀಕರಿಸು »—ಹೊಂದು.: ವಿರೋಧಿ 
ಗೆಂಟಿರ್ದೆಯೆ ಮಾಯುವ ವೈರಿಗೆ ಮೂರಂಕಂಣೆ ಮಾರ್ನ್ಮುಡಿವವನೇಂ 
ಚತುರ್ಬುಜನೆ ಮಚ್ಚರಿಪಂಣಲೆಬರ್ಮ್ಮನೊಳ್‌ ಬರಂಪಿಡಿದನೆ ಮಾ 
ಬಾಳ್ವಡವನೇಂ ಜವನೇ ಕಡಿಕೆಯಿದು ಕಾದಲೆಂದೆ ಇಡರಿಸುವಾತನೇಂ ಭುಜಗ 


vil, 


ಮರ್ದ್ವನನೇ ಕಲಿಗೋನಭೂಪನೆೊಳ್‌: (ಎಳ: ೪111, ಸಾಗಕೆ- ೦೦೯-೩೬; 
ಬರಂಬಡೆ (ಕ್ರಿ). ವರವನ್ನು ಹೊಂದಂ ; ಅನಂಗ್ರಹವನ್ನು ವಡೆ: 


ಧ ೈತರಾಷ್ಟ್ರನ ಮಹಾದೇವಿಯಪ್ಪ ಗಾಂಧಾರಿ ನೂರ್ವರ್‌ ಮಕ್ಕಳಂ ಪಡೆವಂತು 
ಪರಾಶರಮುನೀಂದ್ರನೊಳ್‌ ಬರಂಬಡೆದಳ್‌ (ಶಂಶಥಾ..೦_೦೦೬ 5) ; ನಡು 


ನಡಪಿತ್ತು ತನ್ನನೆನೆ ಮೆಯ* ಬಡವಾದುದು . . . ತೋಳ್ಗಳೊಳ್‌ ಬರಂ 
ಬಡೆದವೊಲೆಯ್ದೆ ಸುಯ್‌ ಸರಳವಾದುದು (ಶಂಠ್ರಫ್ರಿ. ೩-೦೨9) : ಬರಂಬಡೆ 
ವನ್ನ ಮಾರಾಧಿಇದ೦ (ಕನಮೂರ.ನ. ೨೫೮ ಶ್ರ ಯೋ). [ಬರ್ಕ -- ವಡ್ಕೆ) 


ಬರಕ, "ಬರ್ಕ ನೋ. 

ಬರಕ್ಕ (ನಾ). ಹೊರೆ ( 9 »: ಪೆಜ್ಜುಂಕಕ್ಕೆ ದ್ರಮ್ಮ ೧ ಆ ಬಳಿಯ ಅಡಕೆ 
೨೫ ಕತ್ತೆಯ ಬರಿಕಕ್ಕೆ ವೊಂಗೆ ಅಡಕೆ ೨೦ ಸೀರೆಯ ಸುಂಕ ಪೊದಕಿಗೆ ವಾಗ 
೨ ಸೀರೆಗೆ ಪಾಗ ೧ . . . ಅನ್ನಿಲ್ಲಿಯ. ಎಣ್ಮ್ಣರಾಯಿಗರುಂ ನಾಗೇಶ್ವರ 
ದೇವರ್ಗ್ಗೆ ೫೦ ಮತ್ತರಲು ತಂತವಸ್ಮಾಯಮಂ ಬಿಟ್ಟರು (ಶಾ;ರೇಶ್‌. ೩-೨೨ರ; 
1047) ; ಅರೆಮನಸ್ಸಿನಿಂದಲೇ ಅಪ್ಪಯ್ಯನ ಹಿತ್ತಲಿಗೆ ಹೋದಳು. 
ಅಪ್ಪಯ್ಯ ಆ ವೇಳೆಗೆ ಹುಲ್ಲು ಕಿತ್ತಾಗಿತ್ತು, "ಬರಕ'ದಲ್ಲಿ ಕಟ್ಟುತ್ತಿದ್ದ 
(ಕರಾ ೭6)- [ ದೇ. ತೆಲು. ಬರಕ ಹತ್ತಿಯ ಹೇರು] 

ಬರಕಂದಾಜ (ನಾ). ಬಂದೂಕು ಅಥವಾ ತುಪಾಕಿಯನ್ನು ಹಿಡಿದಿರಂವ 
ಸೈನಿಕ, ಸಿಪಾಯಿ: ಇಂಗ್ಲಿಷ್‌ ಸೇನೆ ಅಂದು ದೇವಿಯ ಹಡಗಿಗೆ ಮುತ್ತಿಗೆ 
ಹಾಕುವ ಸಂಗತಿ ಅವರಿಗೆ ತಿಳಿದು ಅವರಿಬ್ಬರೂ ಬರಕಂದಾಜ ನೇನೆಯನ್ನು. 
ತೆಗೆದುಕೊಂಡು ಬಂದಿದ್ದರರಿ (ಇಂ9ರು. ೨೭೯).[೪- ಪ್‌. ಹಿಂ. ಬರಕಂದಾಜ್‌, 
ಬರ್ಕಂದಾಜ್‌ ; ಮರಾ. ಬರೆಕಂದಾಜ*, ಬರ್ಕಂದಾಜ") 

ಬರಕತ್ತು. ಬರಖತ್ತು ಬರ್ಕತ್ತು, ಭರಕತ್ತು (ನಾ). ಏಳಿಗೆ: ಅಭಿವೃದ್ಧಿ: 
ಆ ಮೂರುಮಂಕ್ಕಾ ಲಿನ ಮಾಸ ಕರುಗಳು ಕ್ಲಬ್ಬಿನಲ್ಲಿ ತುಂಬಿರುವಷ್ಟು ದಿವಸ 
ಕ್ಲಬ್ಬು ಬರಕತ್ತಿಗೆ ಬರಲಾರದಯ್ಕ (ಮುಗಿಯು- ೨೦೭); ಯಾವ" ಯಾವ 
ಒಳ್ಳಲುಗಳನ್ನು ತಂದು ಹಾಕಿ ನೋಡಿದೆ; ಬರಕತ್ತಿಗೆ ಬರಲಿಲ್ಲ (ಕಳ್ಳೀ. ೦೪). 
ಬರಖತ್ತು ನೀಯತ್ತಿದ್ದವರಿಗೇ ಬರಖತ್ತು ವಎಂದು- ತುರುಕರು 
ಹೇಳುವುದು ನಿಜ (ಕಂತು. 096). ಬರ್ಕತ್ತು : ಬಡವರಿಗೆ ಯಾವಾಗಲೂ 


ಬರೆಕಾಸ್ತು 


ಬರ್ಕತ್ತಿಲ್ಲ (ಉಗ. ೦೩); ಆಕೆಗೆ ಈ ಮದುವೆಯಿಂದ ಬರ್ಕತ್ತಿಲ್ಲ ಎಂದು 
ಅನಿಸಿತ್ತಂತೆ (ಕೃಠೂಂಸ: «). ಭರಕತ್ತು : ಹಿರಿಯರಾದವರು “ಇದು 
ಹಿಂದುಗಳ ಜಾಗ, ಇಲ್ಲಿ ನಮಗೆ ಭರಕತ್ತು ಇಲ್ಲ” ಎನ್ನುತ್ತಾರೆ (ಕುಣ, 
9೬೩). [ «ಆರ. ಬರಕತ್‌; ಹಿಂ. ಬರಕತ್‌, ಬರ್ಕತ್‌; ಮರಾ. ಬರಕತ್‌. 
ಬರಖತ್‌, ಬರ್ಕತ"] 

ಬರಕಾಸ್ತು 'ಬರಖಾಸ್ತು' ನೋ. 

ಬರಖತ್ತು “ಬರಕತ್ತು' ನೋ. 

ಬರಖಾಸ್ತ 'ಬರಖಾಸ್ತು' ನೋ. 

ಬರಖಾಸ್ತು, ಬರಕಾಸ್ತು, ಬರಖಾಸ್ತ, ಭರಕಾಸ್ತೂ, ಭರಖಾಸ್ತು (ನಾ). 
೧. ಕೊನೆ ; ವರಕ್ತಾಯಂ : ಸಾವಿರ ಬಗೆಯ ಭಯದ ಕಲ್ಪನೆಯ 
ಮೂಲಕ ಬುದ್ಧಿಯನ್ನು ಆರಂಭದಲ್ಲಿಯೇ ಬರೆಖಾಸ್ತು ಮಾಡಿ ಕುಳಿತಿದ್ದೇವೆ 
(೬೨೦ರ. 1, ೪೬೬). ೨. ಓಲಗ, ಸಭೆ ಮುಂತಾದುವುಗಳನ್ನು ಸಮಾಪ್ತಿ 
ಗೊಳಿಸುವುದು: ವೆಂಕಣ್ಣ ಸಭೆಯನ್ನು ಬರಖಾಸ್ತು ಮಾಡಿದ (430೫. 90), 
೩. ಕಚೇರಿ ವಬಂತಾದುವುಗಳನ್ನು ಮುಚ್ಚುವುದಂ : ನ್ಮಾಯಾಧಿ 
ಕಾರಿಯು ಕೋರ್ಟು ಬರಖಾಸ್ತೆಂದು ಹುಕುಂ ಮಾಡಿದನು (ಕಾಮಂ. 1%, 
ಇ). ಬರಳಾಸ್ತು : ೨. ಸಭೆ ಬರಕಾಸ್ತಾಯಿತು (ಅನ್ನವ. 39) : ದರಬಾರ 
ಬರಕಾಸ್ತು ಮಾಡಿ ಹುಕುಂ -ಆದ್ದು ಬೆಳಿಗ್ಗೆ ದರಬಾರು ಆಗುತ್ತೆ (ನುರಕ. 
8-1) - ಬರಖಾಸ್ತ : ೨. ಪಾನ. ಸುಪಾರಿಯ ಪೇಶ್ವಾಯಿ ದರಬಾರ 
ನಡೆದು ಬರಖಾಸ್ತ ಆಯಿತು (ರಕತ. 11. ೩68). ಭರಕಾಸ್ತು ; ೨. ಸಭೆ 
ಭರಕಾಸ್ತಾಯಿತು (ಮಾನುನೆ. ೬೭); ಸಭೆ ಚರುಪು ಖಾಲಿ ಎಂದು ತಿಳಿದಾಗಲೇ 
ಭರಕಾಸ್ತಾಗಿ ಬರಿದಾಗಿತ್ತು (ಕೈದ್ಶರಿ, ೦೦೦). ಭರಖಾಸ್ತು : ೨. ಸಭೆಯು 
ಭರಖಾಸ್ತಾಯಿತು (ಕ್ರೀಕಾಯು. ೨೫೫ : ಈ ದರಬಾರು ಭರಪಖಾಸ್ತಾಗಲಿ 
(ಲಕ್‌. ೩98) - [4 ಪಾರ. ಬರೆಖಾಸ್ಟ್‌. ಬರಖವಾಸ್ತ್‌ ; ಹಿಂ. ಮರಾ. 
ಬರಖಾಸ್ತ್ಟ್‌, ಬರ್ಪಾಸ್ತ್‌] 

ಬರಗ “ಬರಗು' ನೋ. 

ಬರಗರಗ “ಬರಗರುಗ' ನೋ. 

ಬರಗರುಗ, ಬರಗರಗ (ನಾ).ಒಂದು ಬಗೆಯು ಸಸ್ಯ; ಗರುಗದಲ್ಲಿ ಒಂದು 
ಬಗೆ : ಅಳಿಲೆಕಾಯಿ ತಾರೆಕಾಯಿ . . . ಅಮರದ ವಳ್ಳಿ, ಬರಗರುಗ 
ಇವಂ ಕಷಾಯವಿಟ್ಟು ಸೇವಿಸೆ ಶ್ಲೇಷ್ಮಜ್ವರಂ ತೀರ್ಗುಂ (ಸಳವೈ- 6೯). 
ಬರಗರಗ: ಹಿತ್ತಾಳೆ ಶುದ್ಧಿ: ಹೊನ್ನೊಗೊನ್ನೆ ಸೊಪ್ಪು ಬರಗರ £ ಬರಗರಗ3 
ಸೊಪ್ಪು ತಂಂಬೆ ಯಾ ೩ ರಸಗಳನನ್ನ ಸವ ಮಾಡಿ ೭ ದಿನ ಇದರಲ್ಲಿ ಉನೇ 
ಹಾಕಿ ತೊಳದು . - , ಸ್ವಲ್ಪ ರಸ ಹಾಕಿ ಕರಗಿಸಲು ಬಣ್ಣ ಬರುವುದು 
(ಗೊರಶ್ರ . 06-3). [ಬರ್ಮ( «ಎ ಬಿ) 4 ಗರುಗ] 

ಬರಗಲೆ (ನಾ). ಒಂದಂ ಬಗೆಯ ಆಭರಣ : ಸರಿಗೆಗಿವು ಲಂಬಣಕ್ಕಿವು 
ಬರಗಲೆಗಿವು [ಉ೫೨- ಬರಗಲ್ಲಿವು] ಮುಗುಳ್ಗಳಿವ್ಮು ಮೇಖಲೆಗಿವು ನೂಪುರ 
ರಚನೆಗಿವೆಂದವನಾದರದಿಂದಂ ಕೊಯ್ದರಾಯ್ಡು ದಿವಿಜಾಂಗನೆಯರ* (ಅಪು 
೬-೬೯) ; ಬರಗಲೆಯೂಂ ಕೊಪ್ಪುಂ ನೂಪುರಮುಂ ಲಂಬಳವರುಮಲ್ಲಿ 
ಮಲ್ಲಿಗೆಯ ಮುಗುಳ್‌ ಬಿರಿಮುಗುಳೆಂಬಿವು ತನಗಾಗಿರೆ ದೇಸೆಯ ಮಾಸ 
ರಿಕ್ಕೆಯಂ ಪೊಸಯಿಂಸಿದಳ್‌ (ಕಾಂತಿಫು- 6-೨೨). [7] 

ಬರಗಾಡು (ನಾ). ನಿಸ್ಸಾರವಾದ ಕಾಡು, ಅಡಎ : ಬಂಜರಃಭೂವಿ: 
ಭೂವೀ ಬರಗಾಡು ನಿಸ್ಸಾರ (ಕೂಏವ. ೪೦೪). [ಬರ (೭ ಬಜಿ) 4*ಕಾಡು,] 

ಬರಗಾಲ 'ಬಜಿಗಾಲ' ನೋ. 

ಬರಗಿ 'ಪರಗಿ' ನೋ. 

ಬರಗಿನಹುಲ್ಲು (ನಾ). ಒಂದು ಬಗೆಯ ಹಂಲ್ಲು; ಬರಗು: “ಕೋದ್ರಹರಿ.. 
ಬರಗಿನ ಹುಲ್ಲು” (೬೩9. 99). (ಎಬರಗ್ಮು 4 ಹುಲ್ಲು (ಎಷುಲ್‌)) 

ಬರಗ್ಳು (ಕ್ರಿ). ಬಾಚು ; ಗೋರು : ಬಯಲಿಂಗೆ ಕೈ ಬಿಚ್ಚಿ ಬರಗುತ 


೬೨೫೨ 


46 


ಬರಡಾ 


ಭೀವು ಬಾ ಸಹಸ ಬಳಲಿದೆಯಲಾಯಂದು ಮೋಹದಿಂದ ಕಿಚ್ಚು; ಗೆದರುತ 
ಮನದಿ ಕರೆಯಲ್ಪಕಾರಿಯಂ ಆಚು್ಯುತನು ಹಿಂದಿರಿಸಿ.. . ಉಕ್ಕಿನೋ 
ಳ್ಮಾಡ್ಲೆ ಭೀಮನಂ ನಿಲಿಸಿದರು ತಂದು ಮುಂದೆ (ಕುರಂಗ. ೩೭-೨೨); 
ಕಾವ್ಯವೆಂದರೆ ನಮ್ಮಂಥ ಜೀವಿಯೇ ಅಲ್ಲದಿರುವಲ್ಲಿ ಅದರೊಳಗೆ ಆತ್ಮ 
ವನ್ನು ತುಂಬಿಸುವುದೆಂದರೆ . . . ಬಾನೆನ್ನು ಬರಗುವಂತೆಯೇ ಸರಿ 
(ನಾರೋಶ. ೩೩೪), 
ಬರಗ್ಳು, ಬರಗ (ನಾ). ೧. ಒಂದು ಬಗೆಯ ಧಾನ ; ಹಾರಕ: 
“ಸ್ಮಾಮಕಾಪ್ವ ಬರಗುವದಕ್ಕುವಂತಾ ಪ್ರಿಯಂಗು ಕಂಗು ಸಮಾಖ್ಕಂ” 
(ನಸ್ತುಕೋ- ೪೯-೦೬); ನೀವಿಕ್ಕುವ ಕೀರೆಗಂ ಬರಗಿನೋಗರಕ್ಕುಂ ಪುಟ್ಟಿದವ 
ನಲ್ಲ (ಶಂ66ೆ. ೨-೬೩); ಆದರದೆ ಜ್ಕೇಷ್ಮದಪರದ ಬೂದಿಯ ಮೃಗಶಿರದೆ 
(ರಾದಿ) ಕೊಂಡ ವುಟಕೆಯಿಂ ಬೆಳೆಗುಂ ಮೇದಿನಿ ಪೊಜಗಾ(ವರ) ನಾಲ್ಕ 
ಜಕೊಳಾದಡೆ ಪಾರಕ ಬರ(ಅ)ಗು ಬೆಳೆಗುಂ ಸ್ವಲ್ಪಂ (೨ಟೃಮ. ೪-0೩೬) 
೨. ಬೆಟ್ಟಗಳಲ್ಲಿ ಬೆಳೆಯುವ, ಬರೆಯುವ ಲೇಖನಿಯನ್ನೂ 
ತಯಾರಿಸಲು ಉಪಯೋಗಿಸಂವ ಒಂದು ಬಗೆಯ ಕಡ್ಡಿಯಾಗುವ 
ಹುಲ್ಲು : *ಬರಗಂಕಡ್ಡಿ' ಪರಾ. ಬರೆಗ: ೧. ಬರಗದ ಅನ್ನ 
ತಿನ್ನುವವ ಹೂರಿಗೆ ಬಯಸಿದ ಹಾಗೆ (ಗಾರ). 
[ದೇ.॥ ತಮಿ. ವರಕು; ಮುಲ. ವರಗು; ತೆಲು. ವರಗ, ವರಿಗೆ. / ಸಂ. 
ವರಕ. ವರುಕ./ಮರಾ. ಬರಗ] 
ಬರಗುಕಡ್ಡಿ (ನಾ). ೧--ಬರಗ್ಗೂ ೨: ಕತ್ತೃಣಂ, ಪೌರಂ, ಸೌಗಂಧಿಕಂ. 
ಧ್ಯಾಮಂ . . . ರೌಹಿಷಂ - ೬ ಕಾಚೀಹುಲ್ಲು. ಕಾಚೀಕಡ್ಡಿ, ಹಂಚೀ 
ಕಡ್ಡಿ, ಬರಗುಕಡ್ಡಿ ಇವುಗಳಿಲ್ಲಕ್ಕೂ ಪೆಸರುಗಳು (ಸಿರ್ಯಾಂತಿ- ೦80). ೨. 
ಬರಗಿನ ಹಂಲ್ಲಿನ ಕಡ್ಡಿಯಿಂದ ಮಾಡಿದ ಲೇಖನಿ : (9). 
[ಬರಗ್ಳು *- ಕಡ್ಡಿ] 
ಬರಗೂರ್‌ (ನಾ). ಒಂದಂ ಊರಿನ ಹೆಸರು; ಈ ಬಳ್ಳಾರಿ ಜಿಲ್ಲೆಯ 
ಈಗಿನ ಬರಗೂರು : ಶ್ರೀ ಮಹೇನ್ವಾ)ಧಿರಾಜನಾತಂ ಚೋರ 
ವ್ನೊದಲಾದ ಶೇಷಾದಾಯಿಗರ ನಿಮ್ಮೂಲಂ ಕಿಡಿ ಪೃಿಥ್ಚೀರಾಜ್ಮಂ 
ಗೆಯ್ಮೂತ್ತ ಬರಗೂರೆೊಳ್ಳೀಡಂ ಬಿಟ್ಟು (ಎಳ, ೫ಬ. ಕರಾ. ೨೪-೨; ಸು. 
900; ಶ್ರೀ ಪ್ರಿತುವೀವಲ್ಲವ ಪಲ್ಲವಕೊಲತಿಲಕ ಶ್ರೀಮನ್ಮಯ್ದುಮ್ಮರಸಪ್ಪ 
[೯]ತುವೀರಾಜ್ಕಂಜಕೆಯ್ಲು ಬರಗೂರೊಳಿರೆ. (೩923. 1ಸ-1, ೪0-64; 977): 
[ ಬರಗು, * ಊರ್‌ ] 
ಬರಗೆಡು (ಕ್ರಿ). ಏನೂ ಇಲ್ಲದಂತೆ ಆಗಿ ಕಂಗೆಡು: ಗತಿಗೆಡು: 
ಆ ಬರಗೆಟ್ಟ ಬಡ ಹುಡುಗರು ಉಣ್ಣುವ ಸಂಭ್ರಮ ನೋಡಿ ಆ ಧಾರ್ಮಿಕ 
ವೈದ್ಯನಿಗೆ ಪರೆಮಸಂತೋಷವೂಯಿತು (ಠಂಂಯ. ೪-೭೬6): ಈ ನಂಜೇ 
ಲಿಂಗಭಟ್ಟನು ಬರಗೆಟ್ಟು ಅಲ್ಲಿದ್ದ ತಿಂಡಿಗಳನ್ನು ತಿಂದನು (Mas. 11, ೬)- 
[ಬರ್ಮ ( ಎ ಬಜ) * ಕೆಡ್ಕು) 
ಬರಟು (ನಾ). (ಉಕ) ಹೂವು. ಕಾಯಿಗಳು ಆಗದಂಥ ತೊಗರಿಯ 
ಹಸಿಯ ಗಿಡ ; ಬರಟಿನಿಂದ ಕಣದ ಕಸ ಹೊಡೆದು ತೆಗೆ (ರ. 
“ಬಳಿಲು' ಪರಾ. [?) 
ಬರಡಕೆಆಕ್‌ “ಬರಡಗೆಜ್‌' ನೋ. 
ಬರಷಗೆಆ್‌. ಬರಡಕೆಆ್‌ (ನಾ). ಒಂದು ಕೆರೆಯ ಹೆಸರು (?): 
ಅನೆ ಬನ್ನು . . . ಇಶನೈದಿಶಿ ಒಳಿಗೆಆಕಿಯೆ: ಬರಡಗೆಜ*ಯೆ.ಳ್ಳು ಡಿತ್ತು 
(ಎಳ. ೬೪1. ತಿಕಟೊ, ೦೪90-೩೩: ಸು. 900). ಬರಡಕೆಆ್‌ : ಕೆಡಸೂರ್‌ 
ಪೂರ್ಬ್ಬಸ್ಮಾನ*ದಿಶಿ ಬರಡಕೆಅೌಯ ಮೂಡ ಕಡೆ ಗೋಡೆಬಳ್ಳವಗೆಂ*ಯ 
(ಮ್ಮ ೪0. ೦೪೦೯, ೦೦-೬೯; 900). [ಬರಡ ೨ + ಕೆಬಿ] 
ಬರಡಾ, ಬರಡೀ, ಭರಡಾ (ನಾ). ಒಂದು ಬಗೆಯ ಅಡಕೆ : ಹಣ್ಣು 
ಅಡಕೆ : ಬರಡಾಅಡಿಕೆ-ಬಹಳ ದೊಡ್ಡದಾಗಿ ಹಾಂಗೂ ಸಣ್ಣದಾಗಿರ 


ಬರಡಿ 


ಬಾರದು, ಮಧ್ಯಮ ಇರತಕ್ಕದ್ದು . . - ಇಂಥಾ ವತಾಲವೂ ಒಂದನೇ 
ನಂಬರದ ಬರಡಾಆಅಡಿಕೆ ಎಂದೆನಿಸಲ್ಪಡುತ್ತದೆ (ಮಂಂಣಿಪ್ಯಾ. ೪೪): ಬರಡೀ: 
ಅಡಿಕೇಕಾಯಿ ಹಣ್ಣಾಗುವವರೆಗೆ ಬಿಟ್ಟರೆ ಅದರೊಳಗೆ ಮೇಲಾದ ಬರಡೀ 
ಅಡಿಕೆ ಹೊರಡುತ್ತದೆ; ಯೆಳಕಿನ ಕಾಯಿಯಲ್ಲಿ ಚಿಕಣೀಅಡಿಕೆ ಹೊರಡುತ್ತದೆ 
(೪9. ೨೭೪). ಭರಡಾ: ಅವಳು . . . ಭರಡಾಅಡಿಕೆಯನ್ನು . . . 
ಮುಂದೆ ಹಿಡಿದಳು (ರಕ್ತ. ೨೧೬)- [ *- ಮರಾ. ಬರಡಾ, ಬರಡೀ ] 

ಬರಡಿ "ಬಅಡಿ' ನೋ. 

ಬರಡೀ `ಬರಡಾ' ನೋ. 

ಬರಡು "ಬಜಡು' ನೋ. 

ಬರಡುಗಾಲ (ನಾ). ಕ್ಷಾಮದ ಕಾಲ: ವಚನಸಾಹಿತ್ಯದ ದೃಷ್ಟಿಯಿಂದ 
ಹದಿಮೂರು ಹದಿನಾಲ್ಕನೇ ಶತಮಾನಗಳು ಬರಡುಗಾಲವೆಂದೇ ಹೇಳಬೇಕು 
(ಕೂನ್ಮಳು. ೦೪). [ಬರಡು ( ಎಬಜಡು ) -- ಕಾಲ] 

ಬರಡುಗೊಳಿಸು (ಕ್ರಿ). ವೃರ್ಥಗೊಳಿಸಂ : ನಿಷ್ಟಯೋಜಕವನ್ನಾಗಿ 
ಮಾಡು : ಕಣ್ಣು ಗುಡ್ಡಿಯೆ ಆಗಿ ಕುರುಡುಗೊಳಿಸುವೆಯತಾ ? ನೆರಳು 
ನೀಡುತ ಸಸಿಯ ಬರಡುಗೆೊಳಿಸುವೆಯತಾ? (ಶವ್ಮರೈ ೭-೦೩). 

[ಬರಡು (ಎಬಟಿಡು) *- ಕೊಳ್‌, ೬ - ಇಸ್ಯು] 

ಬರಡುತನ (ನಾ). ಮಕ್ಕಳಾಗದಿರುವಿಕೆ; ಬಂಜೆತನ : ಕೆಲವೊಮ್ಮೆ *ಇ' 
ಜೀವಾತಿನ ಅಭಾವದಿಂದ ಹೆಣ್ಣುಮಕ್ಕಳಲ್ಲಿ ಮತ್ತು ಗಂಡಸರಲ್ಲಿ ಕೂಡ, 
ಬರೆಡುತನ ಬರಬಹುದು (ಅರು. ೬). [ಬರಡು (ಎಬಜಡಂ) + ತನ] 

ಬರಡುಭೂವಿ (ನಾ). ಬಂಜೆನೆಲ ; ಪಾಳುಭೂವಾ ; ಬಂಜರು : 
ಬರಡುಭೂವಿಎ ಬಂಗಾರದ ಭೂಮಿಯಾಗುತ್ತದೆ (ನನರ. ೩ಂ)- 

[ಬರಡು (ಎಬಅಡು) 4+ ಭೂವಿು] 

ಬರಡುಮರ (ನಾ). ಫಲ ಬಿಡದ ಮರ : ಎಲ್ಲಿಂದಲೋ ಸುಳಿಗಾಳಿ ತಾಕಿ 
ಬರಡುಮರದ ಒಂದೆರಡು ಎಲೆಗಳೂ ಉಲಿಯುವಂತೆ, ಅವಳ ತಲೆಯಲ್ಲಿ 
ಒಂದೆರಡು ವಿಚಾರಗಳು ಗುಜುಗುಜು ಮಾಡಹತ್ತಿದ್ದವು ((8ಕಾಠ. ೫೦)- 

[ಬರೆಡು(ಎಬಜಡು) 4 ಮರ್ಮ) 

ಬರಡುಮಾತು (ನಾ). ವ್ಯರ್ಥವಾದ ಮಾತು : ಸುಮ್ಮನೆ ಬರಡು 
ಮಾತಿನಿಂದೇನು ಲಾಭ ? 4ಕೂ9). [ಬರಡು (ಆ ಬಣಡು) + ಮಾತು] 

ಬರಡೆ 'ಬಜಿಡೆ' ನೋ. 

ಬರಣ (ನಾ). (?) : ಕೇಶವ ದೇವರಿಗೆ ಒನ್ನು ವರಹ ಕುಳದ ದಾಸರಿ 
ಬರಣ ತಿವ್ಪು ಒನ್ನು ಬರಣ ತೋಟವನೂ ದೇವಸ್ವವಾಗಿ ಧಾರೆಯನೆಅದು 
ಕೊಟ್ಟೆವಾಗಿ (ಎಕ. ೪111, ಸೊರ2. 8೩೨೮-೦೦ ; 1616) (?1 

ಬರಣಿ (ನಾ). ಕರಡಿಗೆ ; ಕರಂಡಕ : ಏಂ ಬಟಾದೆ ಪರಪುವೈ ಪಲವುಂ 
ಬರಣಿಯನಿರಿಸು ಕೆಲಕೆ ನೆಲೆವೆಲೆ ಪೇಟ ಘೆಖಬರಣಿಗಳಿಲಡರ್ಕಂ ಚೆಂಬರಣಿ 
ಗವಿನಿತಟ್‌ಂದೆ ತಣಿದಪೆವೀಗಳ್‌ ಅರಣೆ ಕಡಿದರೆ 
ಬರಣೀ ಮದ್ದು ಸಾಲದಂ (ಉರಿ). | 

[-ಆಸಂ. ಭರಣೀ. /ತಮಿ. ಮಲ. ಪರಣಿ ; ತುಳ್ಳು ಬರಣಿ, ಬರಣೆ ; 

ಕೊಡ. ಬರಣಿ ; ತೆಲು. ಬರಣಿ, ಬರಿಣೆ] 

ಬರತ, 'ಭರತಿ' ನೋ. 

ಬರತ್ಯ (ನಾ). ಒಂದಂ ಬಗೆಯ ವ್ಯಂಜನಪದಾರ್ಥ ; ಬಜ್ಜಿ : ತೆಳ್ಳನ್ನ 
ಎಂಟುಹತ್ತು, ರೊಟ್ಟಿಯ ಮಾಡಿ ಬದನೀಕಾಯಿಯ ಸುಟ್ಟು ಬರತವ 
ಮಾಡಿ ಅಲ ಮಾಗಣಿಬೇರು ಹಣ್ಣಗಂಚಿಯ ಕಾಯಿ ಸಲಸಂದರೊಂದ್ಮ್ತುತ್ತು 
ಸಲಸಿದೆನೊ ಶಿವನೆ (ರೋಳಗೀ. 8). [71]. 

ಬರತರಪು `ಬರತರಘು' ನೋ, 

ಬರತರಫ್‌ 'ಬರತರಫು' ನೋ. 

ಬರತರಫು. ಬಡತರ್ಫ್‌, ಬರೆತರಪು, ಬರತರಫ್‌, ಬರತರ್ಪು, ಬರ 


(ಶಕಏ- ೬-೫80) ; 


೬೨೫೩ 


40 


48 


ಬರಮೋಡ 


ತರ್ಫು, ಬರ್ತರಫ್‌, ಬರ್ತರ್ಫ್‌. ಭರತರ್ಫ (ನಾ). ಉಚ್ಚಾಟನೆ ; 
ರದ್ದಶಿ; ವಜಾ; ಕೆಲಸದಿಂದ ತೆಗೆದುಹಾಕುವಿಕೆ : ಪಾರ್ಲಿಮೆಂಟಿನವರು 
ಅರಸನಿಗೆ ಹಣ ಕೊಟ್ಟು ಬಕಿಂಗ್‌ಹಮನನ್ನು ಬರತರಫು ಮಾಡಬೇಕೆಂದು 
ಮತ್ತೆ ಹೇಳಿದರು (ಇಂಗ್ಲಂಡ. ೦೪೦), ೪೦೦೦ ಕುದುರೆ ಬರತರಫು ಮಾಡಿಸಿ 
(ಹೈದರ. ೩90). ಬಡತರ್ಫ್‌ : ಕೆಲವು ದಿವಸಗಳ ಕೆಳಗೆ ನಾನು ನಮ್ಮ 
ಬಡತರ್ಫ್‌ (4188189) ಮಾಡಿದ ಆಳಂಮಗನಿಗೂ ಒಂದು ತುಣುಕು 
ಮಾನಪತ್ರವನ್ನು ಕೊಟ್ಟೆನು (ರಾಠ- ೦೪೭). ಬರತರಪು : ಅವನು 
ಆ ಮುಣೆಗಾರನನ್ನು ಬರತರಪು ಮಾಡಿಸಿದನು (ಕಠಾಮುಂ. 17, ೩೦)- 
ಬರತರಫ್‌ : ಮೊದಲು ಹೈದರನು ನಾಲ್ಕು ಸಾವಿರ ಕುದುರೆಯ 
ವರನ್ನು ಈ ರೀತಿ ತೊಲಗಿಸಿ ಅವರ ಸೈನ್ಯವನ್ನು ಬರತರಘ್‌ 
ಮಾಡಿಸಿದನು (ಒ8ಕ. ೬೨) ; ಇನ್ಸ್‌ ಪೆಕ್ಟರು . . . ನನ್ನನ್ನು ಬರತರಫ್‌ 
ಮಾಡಿಬಿಟ್ಟರೆ ಕ್ರೋಳ$.- ೭೬). ಬರತರ್ಪು : ಸಸ್ಟೆಂಟು, ಬರತರ್ಪು 
ಎಂದ ಕೂಡಲೆ * ದಮ್ಮಯ್ಮ ಮಾಫಿ ವತಾಡಿ' ಎಂದು ಎಧೇಯತೆಯನ್ನು 
ತೋರಿಸುವುದು (ಗಕುರಾ- ಇ): ಬರತರ್ಫು : ಅಂಥಾ ನೌಕರನನ್ನು 
ಸಸ್ಪೆಂಡ್‌ ಮಾಡಬಹುದು, ಬರತರ್ಫ ಮಾಡಬಹುದು (ಗ್ರಾನೂಕ: 66). 
ಬರ್ತರಫ್‌ : (ಕೈಗೆ. 1% 89೩). ಬರ್ತರ್ಫ್‌ : ಜ್ವರ ನಿಂತರೆ 
ಬರ್ತಫ್‌ ಮಾಡುತ್ತಾರಲ್ಲಾ ಜ್ವರಾನೂ ಉಳಿಸಿಕೊಂಡು ಬಿದ್ದು 
ಕೊಂಡೇ ಇರೋಣ, ಅಂತ ಅನ್ನಿಸುತ್ತದೆ (ಕೆಂಗೂಂ. ೦೦೦) ; ಸೋಮು 
ವ್ಯಾಸ್‌ ಆಗಲಿಲ್ಲ. ಆದುದರಿಂದ ತಂಡದಿಂದ ಅವನಿಗೆ ಬರ್ತರ್ಫ್‌ ಆಯಿತು 
(ಸ್ವಾಬಸ್ನೇ- ೦೨೯೪). ಭರತರ್ಫು : ಷರಾರತ್ತೂ ಮಾಡಿದವರು ಭರತರ್ಫಾಗಿ 
ಹೋಗುವಲ್ಲಿ ಮಾರ್ಗದಲ್ಲಿ ಅವರನ್ನೆಲ್ಲಾ ಲೂಟೀ ಮುಡಿ (ಹೈ ರರ. ೩೯)- 
[೬-ಹಿಂ. ಬರೆತರಫ್‌ ; ಮರಾ. ಬರತರಘ*, ಬರತರ್ಫೇ, ಬರ್ತರ್ಫ್‌] 

ಬರತರ್ಪು 'ಬರತರಫು' ನೋ. 

ಬರತರ್ಫ್ರ 'ಬರತರಫು' ನೋ. 

ಬರದೆ (ನಾ). ಒಂದು ನದಿಯ ಹೆಸರಂ ; ವರದಾನದಿ ; ಮೂಡಲು 
ತಮ್ಮುಗೆಯ ಕಳ್ಳವೊಳೆ ಮೊದಲಾಗಿ ಬರದೆಯಿಂ ತೆಂಕ ವೋಪ ಭಣ್ಣಕ್ಕೆ 
(ಎಇ. XIX, ೦8-0೬ ; 3೩075). [“ಸಂ. ವರದಂ] 

ಬರನು "ಬಜಿ ನೋ. 

ಬರಪ 'ಬರೆಪ' ನೋ. 

ಬರಬತ್ತ (ನಾ)- ಖುಷ್ಕಿ ನೆಲದಲ್ಲಿ ಬೆಳೆಯುವ ಬತ್ತ : ಪುಣಜಿ ಬತ್ತ : 
ನೀರಾವರಿ ಇಲ್ಲದ ಕಡೆ ಹೊಲಗಳಲ್ಲೇ ಬರಬತ್ತ ಬೆಳೆಯುತ್ತಾರೆ (ರೂಂ) . 

[ಬರ್ಮ (ಬಣ) + ಬತ್ತ] 

ಬರಬಿಸಿಲು (ನಾ). (ಹಸಿಯನಲ್ನ) ಒಣಗಿಸಂವಂತಹ ಬಿಸಿಲು ; ಅತಿ 
ತಾಪದ ಬಿಸಿಲು : ಬರಬಿಸಿಲಿಂದ, ಹೊದೆಯದ ಅವನ ಮೈ ಬಾಡಿ 
ಬೆಂಡಾಗಿತ್ತ್ತಿ (ಹೇನುಕೂ. 8). [ ಬರ್ಕ (-೭ಬಜ) + ಬಿಸಿಲು (ಎ ಬಿಸಿಲ್‌)) 

ಬರಬು " ಬರಂಹು' ನೋ. 

ಬರಮ 'ಬೊವ್ಮಾ' ನೋ. 

ಬರಮಪ್ಪ (ನಾ). ಬೊಮ್ಮ ; ಬ್ರಹ್ಮ: ಡೋಳಿನ ಮ್ಮಾಲ್‌ 
ಬರಮಪ್ಪ ಹಾಕ್ಕಾನು ತಾಳವ ಶಿವನಪ್ಪ ತಟ್ಟಾನ್ಮಾ , 
ಗಳು ಹನುಮಪ್ಪ ಹಾಡ್ಕಾನು ಚೆಲುವ ಕನಕಪ್ಪ 
(೪4೪. ೦೦-೦೨). [ಬರಮ ( ಬೊಮ್ಮು) -. ಅಪ್ಪ) 

ಬರಮೋಡ (ನಾ). ಅಕಾಲದ ಮೋಡ ; ನೀರಿಲ್ಲದ ಮೋಡ: 

ವಸಂತಪೂರ್ಣವಿಯ ಭೃಗುವಾರದಾ ನಡುಹಗಲ ಸಿರಿಹೊತ್ತು, 

ಭಾಸ್ಕರನ ಸುಳುವಿಲ್ಲ ; ನೋಡೊಂದೆ ಬರಮೋಡ ಬಾನಗಲ ಚಾಚಿ 

ನೋಹನ ಕಾಲದಾ ಪ್ರಲಯಮೇಘವೆನೆ ಮುಚ್ಚಿಹುದು (ಗೊಳ್ಕೊಕಾ. 

[ಬರ್ಮ (೭ ಬಣ) 3- ಮೋಡ] 


ಕೈ 
ಒಳೊ ಳ್ಳ ಕೈ ಪದ 
ಕುಣಿದಾನ್ನ್ಮಾ 8 


೦೦-೨೩೩) - 


ಬರಲು 


ಬರಲು 'ಬಜಲು' ನೋ. 
ಬರಲುಕಡ್ಡಿ (ನಾ). ಪೊರಕೆಯಂನ್ನಿ ಕಟ್ಟಲಂ ಉಪಯೋಗವಾಗುವ 
ಗಿಡಗಳ ಒಣಗಿದ ಕಡ್ಡಿ: (ಮ್ಮ3೧. ೦-೪). | 
[ಬರಲು ( ಇಬಣಲು) * ಕಡ್ಡಿ] 
ಬರಲುಕೊಂಬೆ (ನಾ). ಎಲೆಗಳಂ ಉದುರಿ ಬೋಳಾದ ಕೊಂಬೆ : 
ಕಿಟಕಿಗೆದುರುಬದುರಾಗಿ ಉದ್ದವಾದೊಂದು ಮರದ ನೆರಳು ಬಿದ್ದಿತ್ತು. 
ಅದರ ಬರಲುಕೊಂಬೆಗಳ ಜಟಿಲಪ್ರತಿರೂಪ , . . ನುಜನ್ಹುಗಲ್ಲು ನೆಲದ 
ಮೇಲೆ ಸ್ಪಷ್ಟವಾಗಿ ಮೂಡಿತ್ತು (ಶ್ರನರು. ೦48). 
[ಬರಲು («ಎ ಬಅಲು) 7- ಕೊಂಬೆ] 
ಬರಲುಗಿಡ (ನಾ). ಎಲೆಗಳು ಉದುರಿ ಒಣಗಿದ ಗಿಡ: ಒಂದು 
ಕವಲ ತುದಿಗೆ ಒಂದು ಗಿಡವು ಶೋಭಾಯವಮಾನವಾಗಿ ಬೆಳಿದಿದ್ದು RR 
ಇನ್ನೊಂದು ಕವಲಿನ ಮೇಲೆ ಒಂದು ಬರಲು ಗಿಡವು ಬೆಳೆದಿತ್ತು (ರಳ್ತರ್ದ: 
0೬೨). [ಬರಲು (ಎಬಅಲು) + ಗಿಡ (ಎಗಿಡು)] 
ಬರಲುವೋಗೂ (ಕಿ). ಎಲೆಗಳು ಉದುರಿ ಬೋಳಾಗಿರು : ಮಾಗಿಗೆ 
ಬರಲುವೋದ ಬೂರುಗಮರಂ ಕೋಡುಕೋಡಿನ ಕವಲ್ಲಣೆಗಳಿಂ ಮಲೆ 
ತಲೆಗೆ ಕೋಡು ಮೂಡಿದ ತೆರನ ತೋರ್ಪಂತೆ (ಶ್ರೀಕಾನೂ- ೨೩೦-೮೪)- 
(ಬರಲು («ಎ ಬಅಲು) + ಪೋಗ್ಗು (<“ಪೋ,)] 
ಬರವಣ (ನಾ). “ಬರವಣಿಗೆ” (೧೪೦. ಕೋಕ) : ಹಸುರು 
ಮೆಸಿಯಿಂ ಬರೆದುದಿದರ ಬಿನ್ನಣಮೇಂ ? ನಿನ್ನ ಕವನಕೆ ಕಾಲನಿಟ್ಟ 


ಟಿಪ್ಪಣವೇಂ ? ಮುನ್ನನಿಂದಿಗೆ ಸಾಲವಿತ್ತ ಬರವಣವೊ ? ನಿಚ್ಚತೆಗೆ 
ನಮ್ಮನೋಲಯಿಸುವವುತಣವೊ ? (೧೪ಂ- ೨೭-೨೩)- 
[ಬರೆ + — ಅಣ] 
ಬರವಣಿಗ (ನಾ). ಬರೆಯಂವವನಂ; ಲಿಪಿಕಾರ : ಬಿರುದರು 
ಬರವಣಿಗರುಂ ಗವಟ್‌ಗಳುಂ ಗಾತ್ರಿಗರುಮಯ್ವತ್ತೊಕ್ಕಲುಂ ಸಮಸ್ತ 
ನಖರಂಗಳುಂ , . . ವಾಮಶಕ್ತಿದೇವರಿಗೆ ಧಾರಾಪೂರ್ಬ್ಬಕಂ ಮಾಡಿ 


(ಕೂರ್ಮಾಕಾ- ೦೩-6೬, 2186). [ಬರೆ 3. - ವಣಿಗ್ಮ (ಆ - ವಳಿಗೃ)] 
ಬರವಣಿಗೆ, ಬರೆವಣಿಗೆ(ನಾ). ೧. (ಬರೆದ) ಅಕ್ಷರ ; ಲಿಪಿ: “ಲಿಪಃ, ಲಿಬಿಃ 


— ೨ ... ಬರೆಯಲ್ಪಟ್ಟ ಅಕ್ಷರಗಳ ಆಕಾರಸ್ಥಿತಿಗೆ ಹೆಸರು ಶಾಸನದ 
ಲಿಪಿ ಮಾಂತಾದ್ದು, ಬರವಣಿಗೆಗೂ ಹೆಸರುಗಳು” (ಯಾಂತಿ. ೨೩೪). ಪಿ. 
ಬರೆಯುವಿಕೆ : ಇಗೊರ್‌ ಅಲೆಕ್ಸಾಂಡ್ರೊವಚೆ ಬರವಣಿಗೆ ಮುಗಿಸಿ 


ಕನ್ನಡಕವನ್ನು ತೆಗೆದಿಟ್ಟು “ಕುಳಿತುಕೊಳ್ಳಿ. ಕುಳಿತುಕೊಳ್ಳಿ” ಎಂದರು 
(ಕಾರೆನು- ೦೭೩). ಬರೆವಣಿಗೆ : ೩. ಬರೆದುದು ; ಬರಹ ; ಲೇಖನ : 
ಪಂಡಿತರ ಬರೆವಣಿಗೆಗಳಲ್ಲಿ ಸಂಸ್ಕೃತಪ್ರಚುರವಾದ ಭಾಷೆಯಿಶ್ನು (ಕಸಾಶ. ೨0). 
(ಬರೆ 4 - ವಣಿಗೆ] 

ಬರವಸ 'ಭರವಸ' ನೋ. 

ಬರವಸಿಗ “ಭರವಸಿಗ' ನೋ. 

ಬರವಿಗ (ನಾ). ಬರುವವನಂ ; ಆಗವಿಂಸುವವನಂ : ಅನತಿ 
ದೂರದೊಳೊರ್ವಳ್‌ ಕೂರಿಸಿದ ಬರವಿಗನ ಬರವಎಂಗೆ ಶಯ್ಕ್ಯಾಸನಮಂ 
ರಯ್ಮಂ ಮಾಡಿರಿಸೆ ಪೀಠಮರ್ದಕಂ ಸಾರ್ದು ನೋಡಿ (ಶಂದ್ರ ಪು. 
6ೂ-೬೦ದ). [ಬರವು (ವರ್ಕ) 4 - ಇಗ) 

ಬರವು `ವರ್ಕ' ನೋ. 

ಬರವುಲಿಕ (ನಾ). ಒಂದಂ ಸ್ಥಳದ ಹೆಸರು: ಪೂರ್ವ್ವಸ್ಕಾಂ ದಿಶಿ 
ಬರವುಲಿಕ ಸೀಮೆ (ಇ6- ೪11, ೨೦೪-೪೪; ಸು. 20ನೆಯ ಕತ). £2) 

ಬರಷಣ 'ಭರಷಣ' ನೋ. 

ಬರಸಿಡಿಲು “ಬಲಸಿಡಿಲ್‌' ನೋ. 

ಬರಸ, 'ವರಿಸ್ಮು' ನೋ. 


೬೨೫೪ 


36 


ಬರಾಬರ್ಮಿ 


ಬರಸ 'ಬರೆಯಿಂಸಂ' ನೋ, 

ಬರಸ್ಕು (ನಾ). ಬರೆಯಂವಂತೆ ಮಾಡುವಿಕೆ ; ಬರೆಸುವಿಕೆ : ಮನೆಯೆ 
ಸಾಲೆಯಾಗಬೇಕಾದರೆ ಈ ಬರಸುಗಳ ಅಗತ್ಯವೇನು ? (60ಗರೋ. 036) - 

[ಬರ್ಕೆ 3- - ಸ್ವು) 

ಬರಹ 'ಬರೆಪ' ನೋ 

ಬರಹಗಾತಿ (ನಾ). ಬರೆಯಂವವಳಂ ; ಲೇಖಕಿ: ಬರಹಗಾತಿಯರ 
ಲೆಕ ಡಿಕೆಗೆ ಇರುವ ಬಂಧನ ಇದೀಗ ಇಲ್ಲದಾಗಿದೆ 
0-೬9). [ಬರಹ (“ಇ ಬರೆಪ) + ಇ ಕುತ್ತಿ) 

ಬರಹಗಾರ "ಬರೆಪಕಾಟಿ' ನೋ. 

ಬರಹಗಾರ್ತಿ (ನಾ). ಬರಹಗಾತಿ : ಮಹಿಳಾಬರಹಗಾರರು ; 
ಅರ್ಥಾತ್‌ "ಬರಹಗಾರ್ತಿ?ಯರು (ರೂಶಸಂ. ೪೩). 

[ಬರಹಗಾರ («ಎ ಬರೆಪಕಾಅ) + - ತ್ಲಿ(ಎ- ಇತ್ತಿ) 

ಬರಹು, `ಬರೆಪು' ನೋ. 

ಬರಹ್ಮು "ಬರುಹಂ' ನೋ. 

ಬರಾಕು (ನಾ). ತ್ವರೆ ; ಜೋರು; ರಭಸ : ರಾಮನ ಕಾಲುಗಳು ತಿರುಗಿ 
ಆಲಸ್ಕ ಗೊಳ್ಳಲಿಲ್ಲ. ಅವು 'ಬರಾಕಿ'ನಿಂದ ಮನೆಯ ಕಡೆಗೆ ಸರಿದುವು 
(ನುರತು- ೪೬೨) ; ವೆಂಕಮ್ಮ . . . ಬರಾಕಿನಿಂದ ಗುಡಿಯತ್ತ ನಡೆದರು 
(ಶದ್ಮಸ- ೨೨೦). [-ಮರಾ. ಭರಾಕಾ)] 

ಬರಾತ್ಮ 'ಪರಾತ' ನೋ. 

ಬರಾತ್ಮ "ವರಾತ್ಮ' ನೋ. 

ಬರಾಬರಿ,, ಬರಾಬ್ಬರಿ. ಬರೋಬರಿ,, ಬರೋಬ್ಬರ, ಬರೋಬ್ಬರಿ, 
ಭರಾಭರಿ (ನಾ). ೧. ಸಮನಾದುದು; ಸರಿಯಾದುದಂ; ಉಚಿತ 
ವಾದುದು: ಈಗ ಬರಾಬರಿ ಆಯ್ತು ನೋಡು (ಕರ: ೩೨; ನೀನನ್ನೋದೂ 
ಒಂದು ರೀತಿಯಿಂದ ಬರಾಬರಿ (ರರ್ಕುರೆ. ೪9). ೨. ಸುವ್ಯವಸ್ಥೆ; ಓರಣ; 
ಅಚ್ಚುಕಟ್ಟು : ಬಿಡಿಸುತಲಾಗ ಬರಾಬರಿಯನು ಸರ್ವರೊಡಗೂಡಿ ನಿಂದು 
ಕೊಂಡಿರಲು (ಪಾತಕ: ೪೦-೩೪); ರಕ್ಕಸೇಶ್ವರ ಬರಲ್ಮೆಲಬಲದಿ ಕರಕ 
ಕರದೀಪಿಕೆಗಳು . . . ಆಭರಣಂಗಳಾರವಂಗಳು ಬರಾಬರಿಯ ಬಿಡಿಸುತ 
ಮಂಂದೆ ಧೋರಣೆಯೊಳ್ಳೆತರುತಮಿರ್ದುದು (ನೆಂಕಾರಾ- ೩-6-೨೬೩). 
ಬರಾಬ್ಬರಿ : ೧. ಬರಾಬ್ಬರಿ ಏನೇ ಆದರೂ ಮದವಿ ಇದೇ ಊರಾಗ 
ಮಾಡೂದು (ತಿರುಗು. 89). ಬರೋಬರಿ, : ೧. “ಬರೋಬರಿ” 
ಮೈಲುದ್ದ ಹೆಸರಿನ ಸೋಮಯುಜಿಗಳು ಉತ್ತರಿಸಿದರು (ಪಾ: 11 
«00); ಅಂತೂ ನನ್ನ ಮಾತು ನಿನಗೆ ಬರೋಬರಿ ಅನಿಸಿತಲ್ಲ (ಳಾಗಳ. ೭೯), 
ಬರೋಬ್ಬರ ; ೧. ಬರೋಬ್ಬರ ಆತು (ಫ೮ಸಂ. ೬9). ಬರೋಬ್ಬರಿ : 
೧. ನಮ್ಮ ಡಾಕ್ಟರ ಹುಣಸೀಕಟ್ಟಿಯವರಲ್ಲಿ ಹೋದರ ಎಲ್ಲಾ 
ಬರೋಬ್ಬರಿ ಆಗತದ (ಅಕಣಾ. ೦೨೯); ನಿಮ್ಮ ಪ್ರೊಸೀಜರ ಬರೋಬ್ಬರಿ 
ಇರಬೇಕು (ಗಂಮಾಯಿ- ೪೨). ಭರಾಭರಿ: ವ. ತತ್ಸಭೆಯೊಳೂ 
ನಂದಿಯಂಮ್ಮುಹಂಕಾಳರ್‌ ಭರಾಭರಿಗಳಂ ಮಾಡುತಿರ್ದರತಿಭಕ್ತಿಯಿಂದೆ 
(ಕಂಪು. ೨-೨೬), 'ಭರಾಭರಿಗೊಡು' ಪರಾ. 

[+ ಹಿಂ. ಬರಾಬರ್‌, ಬರಾಬರೀ, ಬರೋಬರ್‌ ; ಮರಾ. ಬರಎಬರ್‌, 

ಬರಾಬರೀ, ಬರೋಬರ*, ಬರೋಬರೀ) 

ಬರಾಬರ್ಕಿ. ಬರೋಬರ್ಮಿ, ಬರೋಬ್ಬರ್‌ (ಅ). ಸರಿಯಾಗಿ ; ಸಮ 
ನಾಗಿ; ತಕ್ಕುದಾಗಿ : ಈಗ ನನ್ನ ಮನಸ್ಸು ಬರಾಬರಿ ಇಲ್ಲ (ಸಮಜ. 

ನನ್ನ ಖೋಲಿ ಕಸ ಉಡಗಿ ಟೇಬಲ್ಲೊರಸಿ ಎಲ್ಲಾ ಸಾಮಾನು 

ಬರಾಬರಿ ಇಟ್ಟು ಬಾ (ರನಂಜ. 8). ಬರೋಬರಿ : ಹಾಗಾದರೆ ಉತ್ತರ 

ಹೇಗೆ ಬರೋಬರಿ ಬಂತು? ದಾದಲ್ಯಾ ಬರೋಬರಿ 

ಹೇಳಿದ ನೋಡ ಶಕಿಃ ಬರೋಬ್ಬರ್‌ ; ನೀವು 


(ಕನ್ನಜು, ೦೯೩6-೩೪ ; 


0೨೬): 


(೩೦ರ. 66) ; 
(ದೀಪಹ. 11, ೨೦)- 


ಬರಾಬರಿಗೆಯೊ್‌ 


ಬರೋಬ್ಬರ್‌ ಕುಲಕರ್ಣಿ ಅನ್ರಷ್ಟ ಸಂಕು (ವೈದ್ಯನಿ, ೪೦). [೭ ಬರಾಬರ್ಮಿ] 
ಬರಾಬರಿಗೆಯ್‌, ಬರಾಬರಿಗೈ (ಕ್ರಿ. ೧. ವ್ಯವಸ್ಥೆಗೊಳಿಸು ; 
ಸರಿಗೊಳಿಸು ; ಗಲಭೆ ಬೇಡ... 
ಬರಾಬರಿಗೆಯ್ಶುತ್ತಿರ್ದರಾ ಭಾಳನೇತ್ರನ ಸಭೆಯೊಳು (ನಂಂಪೂ- ೩-೩6). 
ಬರಾಬರಿಗೈ ; ೨. (ಆಲಂ) ಇಲ್ಲವಾಗಿಸು : ಮೇರು ಮಂದರಗಳಿನೆ 
ಬರುವ ಪೆರ್ದೆರೆಗಳನ್ನೂರುವೇಗದಿ ಬರಾಬರಿಗೈದು ನೀರಧಿಯ 
ಪೀರುವವೊಲೈತವಪ್ಪ ಮಾರುತಿಯ ನಿಟ್ಟಿಸುತ (ರಂಕಾರಾ. ೨-೦-3೬).- 
[ಬರಂಬರಿ, ಗೈ (-ಕೆಯ್‌)] 
ಬರಾಬರಿಗೈ "ಬರಾಬರಿಗೆಯ್‌' ನೋ. 
ಬರಾಬರಿಗೊಳಿಸು (ಕ್ರಿ). ಸರಿಮಾಡು ; ನೇರಗೊಳಿಸು ; ವ್ಯವಸ್ಥೆ 
ಗೊಳಿಸು : ದನುಜವನಚರರ ನೆರವಿಯ ಬರಾಬರಿಗೊಳಿಸ ರುಜುಪಥಂ 
ಗೈದರಾಗ (ವೊಳಾರಾ - ೬-೩೩-0೦೪). [ಬರಾಬರ್ಕಿ-ಕೊಳ್ಳ 4+ - ಇಸ್ಕು] 
ಬರಾಬ್ಬರಿ "ಬರಾಬರಿ' ನೋ. 
ಬರಾಯಿಸು ಭರಾಯಿಸಂ' ನೋ. 
ಬರಾರ (ನಾ). ಒಂದು ಬಗೆಯ ತೆರಿಗೆ: ಚಾಂದಬೀಬಿಯು ಬಹು 
ಶೌರ್ಯದಿಂದ ಅದನ್ನು ರಕ್ಷಿಸಿದಳು ; ಬರಾರವನ್ನು ಕೊಟ್ಟು ಅಕಬರನ 
ಕೂಡ ಒಪ್ಪಂದ ಮಾಡಿಕೊಂಡಳು (ಅಂದು. 
(+ ಪಾರ. ಹಿಂ. ಬರಾರ*] 
ಬರಾವರ್ದು(ನಾ). ೧. ಗಣನೆ; ಲೆಕ್ಕಾಚಾರ. ೨. ವಂಶಪಾರಂಪರ್ಯ 
ವಾದ ಹಕ್ಕನ್ನು ನಮೂದಿಸುವ ಸರ್ಕಾರಿ ಲೆಕ್ಕ: ಆಗ ಗೌಡರ 
ಬರಾವರ್ದಾ ಉಳಿಸಲಿಕ್ಕೆ ಮತ್ತು "ಸಸ್ಮಿಸಿ' ಡಿಸ್ಮಿಸಿ ತಪ್ಪಿಸುವುದಕ್ಕೆ ಗೌಡರ 
ರುಜುವನ್ನು ಶಾನುಭೋಗರು ಫೋರ್ಜರಿ ಮಾಡಿದ್ದುಂಟು (ಕನ್ನೂರು. ೦೫೪); 
ಛತ್ರ, ದೇವಸ್ಥಾನ, ಮಠ ಇವು ಮೊದಲಾದ ಮುಜರಾಯಿ 
ಬಾಬುಗಳನ್ನು ಖಾವಂದರವರು ವಿಚಾರಿಸಿ ಅಭಿವ, ದ್ಧಿ ಪಡಿಸಿ ಇದರ ಸಂಬಂಧ 
ವಾದ ಬರಾವರ್ದುಗಳನ್ನೆಲ್ಲ ಆಯಾ ವಫಾೌಜುದಾರರು ತರಿಸಿಕೊಂಡು 
ತನಿಖೆ ಮಾಡಿ. . . ನೋಡಿಕೊಳ್ಳಬೇಕೆಂತಲೂ ಸೆನ್‌ ೧೮೨೬ರಲ್ಲಿ 
ಹುಕುಂನಾಮ ಸಾದರರ್ಮಾಡಿದರು (ಮಹಾಶಂ. 18. ೩೬). 
[._ಹಿಂ. ಬರಾವರ್ದ೯; ಮರಾ, ಬರಾವರ್ದ್‌, ಬರಾವರ್ದಿೀ] 
ಬರಾವರ್ದುದಾರ (ನಾ). ಬರಾವರ್ದಿನ ಪಟ್ಟಿಯಲ್ಲಿ ಹೆಸರಂ ನಮೂ 
ದಾಗಿರುವ ವ್ಯಕ್ತಿ : ಆಖೈರ್‌ ಬರಾವರ್ದುದಾರರ ಅಥವಾ ಅವರ 
ಕುಟುಂಬದವರ ಪೈಕಿ ಯಾರಿಗೆ ಹೆಚ್ಚು ಯೋಗ್ಯತೆಯುಂಟೆಂದು ಡೆಪ್ಕುಟಿ 
ಕಮಾಷನರವರಿಗೆ .. . ತೋರುತ್ತದೆಯೋ ಅಂಥಾವರನ್ನು . . . ಚುನಾ 
ಯಿಸತಕ್ಕದ್ದು (ಗ್ರಾಮಾಳ- ೩); ಬರಾವರ್ದುದಾರ ಶ್ಯಾನುಭೋಗ 
ವಸೂಲಾದ ಕಂದಾಯದ ಹಣವನ್ನು ದಸು, (ದುರುಪಯೋಗ) ಮಾಡಿ 
ದ್ದಾನೆಂದು, ಅವನನ್ನು ಸಸ್ಪೆಂಡ್‌ ಮಾಡಿ ನಂಜಪ್ಪನೆಂಬುವನನ್ನು. . 
ನೇಮಿಸಿದ್ದರು (೪06: ೦೬೬). [ಬರಾವರ್ದು 4 - ದಾರ್ಕ] 
ಬರಿ, (ನಾ). ೧. ಪಕ್ಕ; ಬದಿ; ವಂಗ್ಗುಲು : “ಕುನ್‌” (ಗುಡ್ಡ) 4-ಬರಿ 
(ಪಕ್ಕ) ಎಂದರೆ "ಗುಡ್ಡದ ತಪ್ಪಲು” ಎಂಬುದಾಗಿ ಸಾರ್ಥಕತೆಯೊಡನೆ 
ಆ "ಕುಮ್ಮುರಿ' ಪದವು ರೂಪುಗೊಂಡಿರಬೇಕು (ಸಾರೋಣ. ೨೪೪). ವಿ. 
ಪಕ್ಕೆ; ಅಳ್ಳೆ : “ಬರಿ ಷಕ್ಕಮದಕ್ಕು” (1080. 090); ಪಜ್‌ದವು 
ಬರಿ ಮುಲೌ್‌ದ ೫ 2೬ ನಿಟ್ಟೆಲ್ಜೆ ರಡು ತೆಅ್‌ದವು (ಎಳ. 1೪, ಹಗಡ. ೦೦೬-೦೪; 
ಸು. 930); ಅಂತು ಚಿತುರ್ದಂತಮೊಂದೊಂದಲಕೊಳ್‌ ತಾಗಿ ಶಳ್ಲಿಲಾವಲ್ಲಿ 
ತಲೆಗಳ್‌ ಪಜಸಯೆ ಬರಿಗಳ್‌ ಮುಜ್‌ಯೆ ತೊಡೆಗಳುಡಿಯೆ 
99-8೩ ವ); ಧರಣಿಪಾಲನ ತೆಗೆದು ಭೀಮನ ಬರಿಯನೆಚ್ಚನು. . . ಜವ 
ಗೆಡಿಸಿದನು ನಿನ್ನಾತನನಿಲಜನ (ಕುನ್ಮಾಳ. 09-). "ಬದಿ ಪರಾ. 
[ ದೇ. ॥ ತುಳು. ಕೊಡ. ತೆಲು. ಬರಿ] 


0೦೩೪). 


4ತಂಶರಾ- 


ಮಿಸುಕದಿರಿ ಎಂದು ಸಲೆ ವೇತ್ರಕರ್‌. 


೬೨೫೫ 


48 


ಬರಿಯೆಲು 


ವ 


ಬರಿ "ಬಜ್ಕು' ನೋ. 
ಬರಿಕೆಯ್‌ “ಭರಿಕೆಯ್‌' ನೋ. 


ಬರಿಕ್ಕೈ 'ಬಜಿಂಗೆಯ್ಕ' ನೋ. 


ಬರಿಕ್ಸೆ 'ಭರಿಕೆಯ್‌"' ನೋ. 

ಬರಿಕೋಲು (ನಾ). ರಸ ಹೀರಿದ ಕಬ್ಬು; ರಸವಿಲ್ಲದ ಕಬ್ಬು : 
ಆಲೆಗಮ್ಮಿ ಕ್ಷುದಂಡವನಿಕ್ಕಿ ತಿರುಹಿ ಮರುಕೋಲುಗಳನಿಕ್ಕಿ ಬರಿಕೋಲುಗಳ 
ಬಿಸುಟವೋಲ್ಕಳುವಿನೋಳ್ಪೆಳದ ಫಲಜಾಲವನ್ನಿಳುಪಿದಂ (ಕುರಂಗ, 60-6)- 

[ ಬರ್ಮಿ (ಆ ಬಜ್‌ದು)- ಕೋಲು («ಕೋಲ್‌,) ] 

ಬರಿಗಂಡ (ನಾ). ಪಕ್ಕೆಯ ಮಾಂಸಖಂಡ : ಬರಿಗಂಡಂ ಹಿಣಿಲೇಜಕಿ 
ರೋಮಮುಡಿದಿರ್ಬೆನ್ನಾಗೆ ಮು033ಲಗಲ್ಬರೆ ಬಿರ್ಕುರ್ವೆ .. . ಕೋಮ್ಕುಟ್ಟೆ 
ಪೆರ್ನೊರೆ ಸೂಸುತ್ತಿರೆ ಭೀಕರಂ ಸೊಗಯಿಸಿತ್ತುತ್ಶೇಕರಂ ಸೂಕರಂ 
(ಕಂದ್ರತು, 8-೬೦). [ಬರ್ಮಿ + ಕೇಡ] 

ಬರಿಗಡಗ (ನಾ). ಕುದುರೆಯ ಪಕ್ಕೆಗಳ ಸುತ್ತ ಹಾಕುವ ತಂಗು. 
ಚರ್ಮದ ಸಂತ್ತಾ ಪಟ್ಟಿ : ಬರಿಗಡಗ ಕೀಳ್ಕಂಬಿ ದುಕ್ಕುಡಿಯುರುಗು 


ಗಡಿಯಣ ಮೊಗವಡಂಗಳು ಶುರಗವದನದಲೊಟಬ್ಬ ರಲು ತಾ ಪಣೆಯನಳ 
ವಡಿಸಿ. . . ಪರಿಪರಿಯ ಹಕ್ಕರಿಕೆಯಲಿ ಬೀಸಿದರು ಚೌರಿಗಳ (ಕುಮ್ಮಾರೀ - 
೪೨೪೮) [ಬರಿ, + ಕಡಗ] 

ಬರಿಗಾಲು "ಬಟ್‌ಗಾಲು' ನೋ. 

ಬರಿಗೆರೆ “ಬಟುಗೆಆ್‌' ನೋ. 

ಬರಿಗೈ, 'ಬಲಗೆಯತ್‌್‌,'” ನೋ. 

ಬರಿಗೈ "“ಬಜಾಗೆಯ್‌,' ನೋ. 

ಬರಿಚು (ನಾ). ಬರ್ಚಿ; ಬರ್ಜಿ; ಈಟಿ: ಮುರಿದಿಟ್ಟ ಬರಿಚಿನಿಂ 


ಮೃತ್ಯುವಿನ ಸುರುಚಿಯಿಂ ರಚಿಸಿದೊಲು ರಂಜಿಸಿತು ರಣಮಂಡಲ 


(ಹರಕು. ೨೮-೨೮). [ಆ ಬರ್ಚ್‌] 
ಬರಿದಲೆ 'ಬಜುದಲೆ' ನೋ. 
ಬರಿದು "ಬಜ್‌ದಂ' ನೋ. 


ಬರಿದೆ "ಬಜ್‌ದೆ' ನೋ. 

ಬರಿಮನ 'ಬಲುಮನ' ನೋ. 

ಬರಿಮಾತು ' ಬಜುವಾತು ' ನೋ. 

ಬರಿಮೈ " ಬಜಿಮೆಯ್‌ ' ನೋ, 

ಬರಿಯ, (ನಾ). ದೇವಸ್ಥಾನದ ಸೇವಕ ; ದೇವಸ್ಮೂವದ ಸೇವಕರು 

86298018) ಅಂಬಲವಾಸಿ, ಬರಿಯ, ದೇವಡಿಗ, ದೇವಾಳಿ 
. * * ಸ್ಥಾನಿಕ, ವಾರಿಯಸ್‌ (ತುಳುಣ. ೦೬೨)- [?] 

ಬರಿಯಃ " ಬಜೌ್‌ದು ' ಪರಾ. 

ಬರಿಯಾಟ " ಬಲಿನಿಯಾಟ ' ನೋ. 

ಬರಿಯಿಸು ` ವರಿಸು, ' ನೋ. 

ಬರಿಯೂರ್‌ (ನಾ). ಒಂದು. ಊರಿನ ಹೆಸರು: ಮಾದೆಯೂರ 
ಸಾನ್ಪಿವವರ್ಮ್ಮಂ ಬರಿಯೂರನಿಲ್‌ಯೆ೨ ಬಳಗಾಅರ ಕೋಕರಂ ಪನುವಲವಳ್ಳಿ 
ಯಳಿಟ್ಟು ಪ್ರಯ್ಕಲಂ ಪರಿದು ಮಾರ್ಬ್ಬಲಮಂ ತಳ್ತಿಲಾದು ಸ್ನ ಕರ್ಗಾಲಿಯಕ್ಕೆ 


(Temple 


ಸನ್ನಂ (ಎಳ. ೪1. ಸೊರವಿ, ೫೩-8೩; 979). [ಬರಿ, + ಊರ್‌) 
ಬರಿಯೆಲ್‌ « ಬಧಿಯೆಲ್ಲೂ ' ನೋ. 
ಬರಿಯೆಲುವು ಬರಿಯೆಲ್ವು > ನೋ, 
ಬರಿಯೆಲ್ಹು, ಬರಿಯೆಲ್‌, ಬರಿಯೆಲುವು (ನಾ). ಪಕ್ಕೆಯ 


ಎಲುಬು ; ಪಕ್ಕೆಯ ಮೂಳೆ : ವನಿತೆಯ ಕೇಶಮಂ ಸಭೆಯೊಳೆನ್ನನುಜಂ 
ತೆಗೆವಲ್ಲಿ ಗಂಡನಾಗನೆ ಭಗದತ್ತನಾನೆ ಬರಿಯೆಲ್ವುಡಿವನ್ನೆಗವೊತ್ತೆ ಗಂಡ 
ನಾಗನೆ (ಗಠಾಯು, ೩-೨೩) ;: ಮುನಿಪತಿಯ ತೋರ್ಪ ಬರಿಯೆಲ್ವಿನ 


ಬರಿವದಣೆ ೬೨೫೬ 
ಪುದುವಿಂ ಬೂದಿವಾಜುತಿರ್ಪಿರವಿಂ ಕಾಮನ ಸುಟ್ಟ ಕಾಡಿದೆನೆ ಕರ್ಗನೆ 
ಕನಿಶುದು ಮೊಲದ ಮಹಿಯ ಮಸಕಬನಂಗಂ (5ರ್ಧನೇ. ೦ ೮೬). 


ಬರಿಯೆಲ್‌ : ಮೂಗಿಯ ಕಂಭಮಿಲ್ಲ ನಿಡುಯೆಲ್ವಿನ ಬೆಮ್ಮುರನಂಶೆ ಪತ್ತಿ 
ಕೊಂಡೋಳಿಯೆ ನೀಳ್ತು ನಿಂದ ಬರಿಯೆಲ್‌ . . . ಅಮೆ:ಧ್ಯಪೂರ್ಣ 
ದೇಹಾಳಯಮುಂತಶುದ್ಧಂ (ತೀನಸಂ- ೦೩೦-೨೨). ಬರಿಯೆಲುವು : 
ಉರದ ಬರಿಯ ಲುವನೆಣಿಪಂತಿರಲೆಲರಿಂ ನಡುಗುತಂ ತಪಸ್ವಿಯ ಕೊರ 
ಲೊಳ್‌ ಕರಮೆಸೆದು ತೋಟ್‌ದುದು ತಾವರೆದಂಟಿನ ಮಿಸುಪ ನೂಲ ಪೊಸ 
ಜನಿವಾರ೦ (ಕರಂಫೂ. ೨೦೭): ಖರ ನಕರನಿಕರದಿಂ ಬರಿಯೆಲುವ ನುಗ್ಗೊತ್ತಿ 
ಕರುಳ ಮಾಲೆಯ ಸೀಳಿ ತೆಗೆವ ಪುಲಿಯಂ (ತ್ಲಾನಕೂ. ೪-೭೪). 
[ಬರ್ಮಿ *-ಎಲ್ಹು] 
ಬರಿವದಣೆ : ಬರಿವದನೆ ' ನೋ. 
ಬರಿವದನೆ, ಬರಿವದಣೆ. ಬರುವದಣೆ. ಬಲಿವದನೆ (ನಾ). ಒಂದು 


ಬಗೆಯ ಔಷಧೀಸಸ್ಮ,--ವರೂಲಿಕೆ ; “ ನೆಲಗುಳ್ಳ ” (ರೋಕೋಶ. 
೯೪೨೨೦ ಟೀ): ಬರಿವದನೆಯಮೃತಲತೆ ನಾಗರಮೆಂಬಿವಿನಿತಲ 
ಕಷಾಯಮಂ . . . ಕುಡಿಯಿಸುಗೆ (ಕೋಕೋಶ- €-೨೦); ಸುಂಟಿಯುವು 


ಮರ್ದುವಳ್ಳಿಯುಂ ಪುಷ್ಕರಮೂಲಮುಂ ಬರಿವದನೆಯುಂ ಜ್ವರದ ಕೇಡು 
(ರರ್ಮಾನ್ಕು - ೯-006). ಬರಿವದಣೆ : ಒದವಿದರೆ ಬಳಿದೆನಿಪ ಬರಿವದಣೆಯ 
ಕಿಜುದೆಂಗು ನೆಲ್ಲಿಯೆಂಬಿನಿತತ ಮೂಲದಿನಿರ್ಕೆಯ್ಯೆಡೆಯೊಳ್‌  ತೆಂಕದೆಸೆ 
ಯೊಳಣಳ . ೬ ನೀರಕ್ಕುಂ (ರೋಕೋಶ. ೩-೦೭); ಬರಿವದಣೆ ಲೊಕ್ಕಿ 
೬ ೬. ೬ ವಿಷನಾಗರ ಲಶುನಂಗಳೊಳುಪ್ಪಂ ಬೆರಸುಗೆ ಪವಣಜಂಗೆ ಪಂಡ 
ಮಾರೋಗ್ಯಕರಂ (ಅಶ್ಮಕಾ- ೭-೩೩). ಬರುವದಣೆ ೭ ಬರುವದಣೆ 
ತುಜುಚಿಯಾಸಡಿಯೆರನ ಫಲಂ .. . ಕಣ್ಣೆಸಲ್‌ ವಿಷಮಬ್‌ೌಗುಂ (ಏನರ. 
೬-೨೬). ಬಲಿವದನೆ : ನೆಗ್ಗಿಲು, ಬಲಿವದನೆ, ಪುಷ್ಕರಮೂಲ.- ಇವು ಪ್ರತ್ಯೇಕ 
೬ - « ನಾಗಳ ನೀರಿನಲ್ಲಿ ಹಾಕಿ - . . ಕಂಸಿ (ಸಳನ್ಮಿ. ೨೫೮) - 
[? * ಬದನೆ] 

ಬರಿವೊನಲ್‌, ಬರಿವೊನಲು (ನಾ). ದಡ ಸೂಸಿ ಹರಿಯಂವ ಪ್ರವಾಹ; 
ದಡವನ್ನು ಮಾರಿ ಹರಿಯುವ ಪ್ರವಾಹ : ಕಿಜುಮಲಟಲ ದಿಣ್ಣೆಯೆ೪* 
ಪರಿವ ಬರಿವೊನಲೆಸೆದುವೋರೊಂದು. ತಾಣದೊಳ್‌ (ಅನಂಪ್ರಿ. ೯-೦೬ ರಗಳೆ). 
ಬರಿವೊನಲು : ಕಲ್ಪಮೇಘದ ತಡೆಯ ಬಿಟ್ಟಂತೆ ಬರಿವೊನಲು ಪರಿವು 
ತೆಯುದು (ಇಂಪು. ೨-೭೫)- " ಪರಿವೊನಲ್‌ ' ಪರಾ. 

(ಬರಿ, + ಪೊನಲ್‌] 

ಬರಿವೊನಲು «ಬರಿವೊನಲ್‌” ನೋ; 

ಬರಿವೊಯ್ಲು (ನಾ). ಪಕ್ಕೆಯು ಮಿಡಿಯುವಿಕೆ; ಪಕ್ಕೆಯ ಮಿಡಿತ: 
ಪೆತ್ತ ಜೀರ್ಕೊಳವಿವೋಲ್‌ ಮೂಗೊತ್ತೆ ರಕ್ತಾಂಬುವಂ ಬರಿವೊಯ್ಲುರ್ವೆ 
ನಿಮಿರ್ಚೆ ಬಿಕ್ಕುಳಿಕೆ (61ರ. ೪-೦೯೦)- 

( ಬರಿ, 4*ಪೊಯ್ಲಾ(ಎಪೊಯಲ”) ] 

ಬರಿಸ, ವೆರಿಶ, ವರಿಷ. ವರಿಸ, ವರುಶ, ವರಃಷ, ವಾರಿಷ (ನಾ). 
೧. ಸಂವತ್ಸರ ; ವರ್ಷ : “ಬರಿಸಮೆಂದು ವರ್ಷಂ” (ಕರಾ. ೩೭-೨೪೭); 
ಸ್ಮರಿಯಿಪಾರ್ಪತ್ತಿಚರ್ಸ್ವಸಿರಬರಿಸ [ಶಾಶಾಂ- ವರ್ಷಕೊರ್ಮೆ ಮನ 
ದೊಳುಣಿಸಂ (ಅರಿತು.೬-೦೬); ಬರಿಸ ಪನ್ನೆರಡಾದ ಬಳಿಕಾರೊಳೆಮೊಂದುವೆರ 
ಸದೆ ವೆಜದೆಗೆದಿಹುದು  (ಹಂ2- ೪-೩೪), ತಜಿಗೆಲೆಯುಂಡು ಮೂಯಿಂ 
ಬರಿಸಂ . . . ಗಾಳಿಯನುಂಡು ಮೂಜುಂ ಬರಿಸಂ, ನಿರಾಹಾರಂ ಮೂಜುಂ 
ಬರಿಸಂ. ಕಟ್ಟುಗ್ರಂ ತಪಂಗೈವಂ (ರಾಮಕ್ಕ ,೫೩-೦೪). ೨. ಮಳೆ ; 
ವೃಷ್ಟಿ : “ಬರಿಸಮೆನೆ ವೃಷ್ಟಿಯೊಳ್‌ ವರ್ಷದೊೊಳ್‌ ಸಲೆ ಬರೂ” (ಕಠರ. 
೬೦): ವರಿಶ: ೧. ಸ್ವಸ್ತಿ ಸತ್ಯವಾಕ್ಕನ ಪೆರ್ಮ್ಮನಡಿಗಳ ಪಟ್ಮಂಗಟ್ಟಿದ ಪದಿ 
ವಯ್ದೂ ವರಿಶದನ್ನು ಮಬಾಯರ ಬೂವಯ್ಮನ ಮಗಂ ಬಿದಿಯಾಯ್ತ 


26 


46 


ಬರುಗಯೆತ್‌ 


ತುಟಿ ಮನಿಕ್ಕಿಸಿ ಕಾದು ಸತ್ತ (ಎಳ. 11, ವರಿಪ : 
೧, ದುರ್ಮ್ಮ್ಮುತಿ ಎಮ್ಬು ವಿಷಂ ಪ್ರವರ್ತಿಸೆ (ಶಂಕ. ೧೯೩೪, ಐಂಉಾಪುರ. 


0೬ 8:೯೫); ಶಕ ನಪತಾಲಾತೀಶ ಸಂವತ ರಣ ಛೆಟ್ನೂಟಿ ಎಣ ತ್ತಒನು 
» ಎ ೯ 84 [a3 ಬ್‌ ಐ 


av nny). 


ವರಿಷದನ್ಲು ಸಿಂಘರಗಣದ ನಾಗನಾಣ್ಕಚಾರ್ಜ್ನ್ಯರ್ಪ್ಪಡೆದೋರತ್ತಿಗೇರಿಯ 
ಬಟ ಇದಕ್ಕೆ ಸಾಕ್ಷೆ (ಳ೩- 11. ೩-೧೦; 560). ವರಿಸ: ೧. ಸ್ವಸ್ತಿ ಸಕ 
ನ್ರಿಪಕಾಲಮೆಣ್ಣುನೂಅ ಪನ್ನೊನ್ನನೆಯ ವರಿಸಮಾಗೆ (ಎಕ. ೪1. 
ತಂಕೆ. ೬೬-೩: ೫886) ; ನಿಷಾಯುರವಧಿ ಪದಿನಾಲ್ಕು ವರಿಸಮು 
ಮೇಟುಶಿಂಗಳುಮುಯ್ಡು ದಿವಸಮುಂಟೆನಲೌ್‌ (ಸುಕುಮೂ: ೪-00 ಬ); 


ಒಂದೆರಡು :ನರಿಸಂ ನಳನಳಿಖ ಬೆಳವ್ರತಿಪ್ಪ ಅರಳೆಲೆಯರಸಂ (ಬಸಕ. ೦೦- 
09). ವರುಶ : ೧. ಸ್ವಸ್ತಿಶ್ರೀ ಜಯಾದ್ಬುದಯ ಶಾಲಿವಾಹನ ಶಕ ವರುಶ 
೧೪೦೪ ಸಂದು ವರ್ತಮಾನ ಶುಭಕ್ರುತು ಸಂವತ್ಸರದ ಕಾರ್ತಿಕ ಶು ೧೨೮ಲು 
- -. ಕೊಟ ಮುತ್ತಗಾನೆಯ ಗ್ರಾಮ (ಮೈಆ0. ೦೯೩೪, 9-೩; 2463). 
ವರುಷ: ೧. ಈ ನಾಡೊಳ್‌ ವಪನ್ನೆರಡುವರುಷಂಬರೆಗಮನಾವೃಬ್ಬ 
ಯಾಗಿ ದುರ್ಭಿಕ್ಷಮಾದಪ್ಪುದು (ನಡ್ಡಾ. 68-೨೦); ಇಂತಂ ತೊಂಬತ್ತೆ ೪ದು 
ವರಂಷದೊಳಂ ಹರನಾಣೆಯಂ ತಾಳ್ಡು ಬಾಳ್ದಿಪ್ಪ ಸಮಯದೊಳು (ಈರುರ. 
ದೇ. ೧೦-೩); ಪುರವ ವಿರಚಿಸಿ ದಿವ್ಯ ಸಾಸಿರ ವರುಷ ಕೈಗೂಡಿದರೆ ಒಂದೇ 
ಸರಳಲಾವವನೆಚ್ಚಡಾಗಳಿ ನಿಮಗೆ ಕಡೆಗಾಲ (ಕುವ್ಮಾಕ. ೬೨6). ವಿ. ಸರಳ 
ಮಳೆಯಲಿ ನನೆದು ಕರಿಘಟಿಯುರುಳಿದವು ಕಲ್ಪಾಂತವರುಷದೊಳುರುಳು 
ವದ್ರಿಗಳಂತೆಯೆಸೆದವು ವೆ ೈರಿದಂತಿಗಳು (ಕುಮ್ಮಾಳ. ೨-೨೦); ತುರುಕಾಣ್ಯ 
ದೊಳಗನಾವೃಷ್ಟಿದೋಷಂ ಬಂದು ಪಸರಿಸೆ ಪವಾಡದಿಂದೆ ವರುಷಮಂ 
ಸುರಿಸಿ ... ಮಳೆಯ ಮಲ್ಲೇಶನೆಂದೆಂಬ ನಾಮವನಾಂತನು (ಕಿಬಕ್ಯ- 
ವಾರಿಷ : ೧. ಏಬ್ನೂಲಪತನೆ ವಾರಿಷಂ ಪ್ರವಾರ್ತಿಸುತಿರೆ 
(ಎಳ. XVI ಸಿ09. ೦೨೩-೪; 768)- ( “ಸಂ. ವರ್ಷ] 
ಬರಿಸದೆಜಿ* (ನಾ). ವಾರ್ಷಿಕ ತೆರಿಗೆ,- ಸುಂಕ: ಬೇಆ್‌ವೇಜ್‌ ಬರಿಸದೆಣ* 
ಹಿರಿಯ ಹಾಗವೊಂದು (ಎಇ. ೫111, 30-84; 1204). [ಬರಿಸ ತೆಲ್‌] 
ಬರಿಸವಳ (ಅ). ಪ್ರತಿವರುಷ; ವರುಷಂಪ್ರತಿ : ಅನ್ತನಿಖರು ಸುಂಕಿಗರು 
ಎಟ್ಟು ಇ(ಈ) ಕೆಂಗೆಟ್‌ಗೆ ಬರಿಸವಳ ಆಜು ಪೇಟ ಸುಂಕಮಂ ಬಿಡುವರು 


೦-೦೯೪). 


(ಎಇ. XVI, ಓಳ-ಇಂ; 1037). [ಬರಿಸ 3. ?] 
ಬರಿಸು 'ವರಿಸಂ' ನೋ. 
ಬರಿಹಿ ಬರುಹ್ಕ್ಮ' ನೋ. 
ಬರು `ವರ್‌' ನೋ. 
ಬರು  `ಬಜ್ಯು' ನೋ. 
ಬರ್ಕು (ನಾ). ಒಂದು ಬಗೆಯ ಹುಲ್ಲು : ಚಿನಾಯಿ ಜೀನಸು, ಕಾಗದ 


ಬೆಳ್ಳೆ ವ ಭಂಗಾರ ವರ್ಣದ್ದು, ಕಾಚ; ಕೊಳಾಂಜನ, ಛತ್ರಿ; ಪಚ್ಚಕರ್ಪೂರ 
ಬರು, ಮೇಣ, ಸಕ್ಕರಿ (ಮುಂಣವ್ಮಾ. ೦೩೭) - 
[ “ಮರಾ. ಬರೂ, ಬೊರೆೊ,/ಪ್ರಾ. ಬರುಅ] 
ಬರುಕ್ಕೆ (ನಾ). “ಹದವಿಲ್ಲದಿದ್ದರೂ ಒಣಗಿದ ಭೂಮಿಯನ್ನು ಗಿಡ 
ಗಂಟೆ ಹೋಗುವುವಕ್ಕುಗಿ ಉಳುವ ಉಕ್ಕೆ” (ನನ್ನೂರು. ಕೋಕ): 
“ಹಳೀ ತೋಟಕ್ಕೆ ಬರುಕ್ಕೆಗೆ ಆರು ಕಟ ಬೀಕು” ಎಂದು ಕೊಟ್ಟಿಗೆಗೆ ಹೋದ 
(ತನ್ನೂರು. ೩೦೨). [ಬರ] (ಬಜ) .ಉಕ್ಕೆ (ಉಟಕ್ಕಿ) ] 
ಬರುಗನಸು (ನಾ). ವ್ಯರ್ಥವಾದ ಕನಸು; ನಿಷ್ಪೃಯೋಜಕವಾದ 
ಕನಸಂ : ಕಲ್ಪನೆ ಮಾತ್ರವಿನ್ದರೆ ಲಘುವಾಗುತ್ತದೆ; ಭಾವ ಮಾತ್ರವಎದ್ದರೆ 
ಜರುಗನಸಾಗುತ್ತದೆ (ಕಾಶಗೀ- ೩೦): ನಂಬಿ ಬರುಗನಸೊಂದನಾ ಮೇಲೆ 
ಕೋಳು ಹೋಗದಿರು (ಶತ್ರಾಂಗ. ೩೬-೯೯೨) - 
[ಬರ್ದು («ಎ ಬಜಶದು) + ಕನಸು ] 


ಬರುಗಯಾ್‌ ಆ"“ಬಜುಗೆಯ*' ನೋ. 


ಬರುಗಲ್ಲು 


ಬರುಗಲ್ಲು “ಬಲುಗಲ್ಲು' ನೋ. 
ಬರುಗಾಲು `ಬಜಂಗಾಲು' ನೋ. 
ಬರುಗೆ (ನಾ). ಕೆನ್ನೆ ಮತ್ತು ಕಿವಿ ಸೇರುವ ಭಾಗ; ಕೆಪರು: 


ಇನ್ನೊಂದು ಕಲ್ಲಿನಿಂದ ಅದರ ಎಡದ ಕಿವಿಯ ಬರುಗೆಗೆ ಗುರಿಯಿಟ್ಟೂ 
ಹೊಡೆದೆ (ಕಂಗಾಳ್ಕ. ೩೬೪). [21 

ಬರುದಲೆ “ಬಜುದಲೆ' ನೋ. 

ಬರುಬೂ `ಬರಂಹು' ನೋ. 

ಬರುಮ `ಬೊಮ್ಮ' ನೋ. 

ಬರುಮರುಕ (ನಾ). ತೋರಿಕೆಯ ಕನಿಕರ; ಸೋಗಿನ ದಯೆ; 


ಈ ಮೇಳದ ವಂಸಕವು ಸರ್ವನಾಶದ ಬರಂಮರುಕವಾಗಿ. ಕಣ್ಗಳಿಂದ 
ನೆತ್ತರನ್ನು ಹಿಂಡುತ್ತ ಬಾಯಲಳಿಯಿಸುವ ಆಗ-ನನ್ನ ಮಾತಿನ ಬೆಲೆಯು 
ನಿವಂಗೆ ಅರ್ಕವಾಗುವುದು 1 (ಮಂತ್ರಶ. ೭೪-೦೪). 
[ಬರು (ಎಬಜ್‌ದಂ) 4 ಮರುಕ ( ಆವಂಜುಕ)] 
ಬರುವದಣೆ `ಬರಿವದನೆ' ನೋ. 
ಬರುವಳಿ (ನಾ). ನಿಷ್ಪತ್ತಿ; ಮೂಲ : ಕನ್ನಡಮಾತುಗಳ 
(ತನ್ನನು: 1. ೨೩6: ೦ ೩6). `ಹುಟ್ಟುವಳಿ' ಹೋ. 
[ ಬರ್ದು (ಆ ವರ್‌) *- ವಳಿ,) 
ಬರುವೆ (ನಾ). ಒಂದು ಬಗೆಯ ಪಕ್ಷಿ: ಶಂಕ ವಂಯೂರೆ ಮರಾಳ 
ವಾಯಸಂ ಬಕಪಕ್ಷಿ ... ವೃಕ ಬರುವೆ ಸಾಳುವಂ ಮರಗೊರಲೆ ಕಾಬು 
ರಲೆ ವಾಕನು ಗವುಜಗ ಗುಬ್ಬಿ ಚಿಲಿಮಿಲಿಗ ಕೆಂಬೂತ ತಿಚುಕ ಮರಕುಟಕ 
ಕಬ್ಬಕ್ಕಿಗಳು ಮುಂತಾದ ಪ್ರಾಣಿಗಳನುರಿದಗ್ನಿ ದಹಿಸಿತು (ತುರಂಗ- ೦೬-೩೭). 
ಬರುಹ, (ನಾ). ಬರುವಿಕೆ : ನಾಯ ಬಾಲವುಂ ಕಾಸಿ ತಿರ್ದುಹವುಂ 
ಸೌಳುಮಣ್ಮಿನಲ್ಲಿ ಮಟಕಿಬರುಹವುಂ ... ಮೂರ್ಯನಂ ಬುದ್ಧಿವಂತ 
ನೋಲೈಸುಹವುಂ ಇವಜಿಕೋಪಾದಿ (ಶುಶತಂ- ೦೩೬-೦೦); ಕಿವಿಗಳಮೊತ್ತೆಲ್‌ 
ರಕ್ತಂ ಬರುಹ ಕಣ್ಣಳ್‌ ಚೆನ್ನಾಗಿ ತೋಟುಹ . . . ಸಸಿನಮಾಗಿ ಹಿಂಭಾಗ 
ಮುಂಭಾಗಂಗೋ ಅಗಲಮಾಗಿರುಹ ಈ ಲಕ್ಷಣಂಗಳನುಳ ಮ ಕುದಿರೆ ಸಂಪೂರ್ಣ 
ಮಪ್ಪಾಯುಷ್ಕಮನುಳ್ಳುದೆದು ವೇಟಃಸಿಕೊಳ್ಳುದು (ಯೋಳಕೋಶ. ೦೦-೭೫ 
ಬಳಿ). (ರು (ಆ ವರ್‌) + - ಹೈ(«-ಪ್ಯ 
ಬರುಹ್ಮ (ನಾ). ನವಿಲಿನ ಪಕ್ಕ. ಗರಿ; ಬರ್ಹ : ಅರ್ಹಂ, ಅರುಹಂ; 
ಬರ್ಹಂ, ಬರುಹಂ; ಗಾರ್ಹಪತ್ಯಂ, ಗಾರುಹಪತ್ಯಂ (ಛಾತಾಥೂ. ೦೨೫ 
ಕ್ರಯೋ). [ಆಸಂ. ಬರ್ಹ] 
ಬರುಹಿ,, ಬರಿಹಿ (ನಾ). ನವಿಲು; ವಂಯೂರ : ಸೂಕರನ ಶುಂಬಿಯ 
ಮರಾಳನ ಭೇಕವೈರಿಯ ಕಾರುರಗ ಕಪಿ ಕೋಕಿಲನ ಬರುಹಿ [ಶಾ890. ಬರಿ] 
ಯ ಸುಧೂಕಿರಣನ ದಿನಾಧಿಪನ . . . ರತ್ನಾಕರನಲೊಂದೊ: ಣಾ 
ವಿರಬೇಕು(ಕುವ್ಶಾಸ ೦-೬೪); ಕಂಗೊಳಿಸುವ ಗವಾಕ್ಷಾವಳಿಯಲಾಡುವ ಬರುಹಿ 
ಪಾರಾವತ ಮೃದುಸ್ವನದ . - - ವರಗಳ ತಿಂಧಿಣಿಯ ಶೀತಳತರುಚ್ಛಾಯೆ 
ಯಲಿ ಮೆಅ್‌ವಾ ಪುರವರವ ಕಂಡ (ನಿಳಾಗ. ೦೦-೩೬-೩೦) ; ಬರುಹಿ ಕಂಕ 
ಶಶಾದ . . . ಭರದ್ವಾಜಾದಿ ಖಗವಿರೆ ಕಂಡನಸುರೇಂದ್ರ (ಉರರಾ. ೯-೪). 
ಬರಿಹಿ: ಹರನಂತೆ ಗಂಗಾಧರತ್ವದಿಂದಂ ಮತ್ತೆ ಹರಿಯ ಧೈರ್ಯತೆಯಂತೆ 
ಕರಿಯ ರೇಖೆಗಳಿಂ . . . ಇಂದ್ರನಂದದೆ ಪೂಜುವ ಬರಿಹಿಗಳ ಪಿಂಛಾಂಗ 
ದಿಂ... ಆ ಮಹಾಗಿರಿ ಮೆಜದುದೈ (ನಕ್ಕೆ ಪು. ೩-೪-೬)- 
[ಆ ಸಂ. ಬರ್ಹಿನ್‌] 
ಬರುಹಿ (ನಾ). ೧. ಒಂದು ಬಗೆಯ ಹುಲ್ಲು; ಕುಶ ; ಚರು ತಿಲದ 
ರಾಶಿಗಳ ಸ್ರುಕ್‌ ಸ್ರ್ರುವ ಬರುಹಿಗಳ ಬಲುಹೊಜಕಿಗಳಾಜ್ಯೋತ್ಕರದ 
ಪತ್ರಾವಳಿಯ ನಿರ್ಮಳಸಾರ ಸಮಿಧೆಗಳ 
ಬಂಧುರದಲೆಸೆದಂದು ಯಜ್ಞ: ವಾಟಿಕೆ ರಾಜಸೂಯದಲಿ (ಕುನ್ಮಾಸ. ೭-೩೦); 


ಬರುವಳಿ 


೬೨೫೭ 


20 


25 


86 


ವಿವಿಧದ್ರವ್ಯಮಯ|46 


ಬರೆ, 


ಬರುಹಿಯಿಧ್ಮಸವಿತ್ಸ ಣೇತಾವರಣಿ ಫೃತವಾತ್ರೂದಿ ಮಖಪರಿಕರವ 
ಮೇಳೈಸಿದರು ತತ್ಮ್ರತುಕುಂಡವಳಯದಲಿ (ಕೊಕಕಾ. ೦-೭-೬೪). 
೨. ಬೆಂಕಿ; ಅಗ್ನಿ : ಧರಣಿ ರೇಣುವದಾಗೆ ಸಾಗರಗಳೇ 
ತುಂತುರ್ವನಿಗಳಾಗಲು ಮಹಾಪ್ರಳಯಬರುಹಿ ಕಿಅಂಗಿಡಿಯಾಗಲಚ್ಚುತ 
ಸರಸಿಜೋದೃವರಣುವೆನಿಸಿ ಭಾಸ್ಫುರಣಜ್ಯೋತಿರ್ಲಿಂಗಮಾದೀಶಂಗೆ 
ವಂದಿಸುವೆ (ಕಂಕದಾ. 8-0). [ಆ ಸಂ. ಬರ್ಹಿ] 

ಬರುಹು, ಬರಬಂ. ಬರಹ್ಮು, ಬರಬು (ನಾ). ೧. (ಹೊಲ. ಗದ್ದೆ 
ಗಳಲ್ಲಿ ನೀರು ನಿಲ್ಲುವುದಕ್ಕಾಗಿ) ಅಂಚಿನಲ್ಲಿ ಹಾಕುವ ಮಣ್ಣಿನ ದಂಡೆ; 
ಕಟ್ಟೆ; ಬದುವು : ನಾಲ್ಕುಸೀಮೆಯೆಂತೆಂದಡೆ ಮೂಡಣಸೀಮೆ 
ಹುಪ್ಪವಳ್ಳಿಯ ಸೀಮೆ . . . ತೆಂಕಣ ಸೀಮೆ ಅರಳಿಯ ಗದ್ದೆಯ ಬಡಗಣ 
ಬರುಹು ಮೇರೆ (ಇ%ಇಇ: ೩೪; ೨೩೩-೭ಂ: 1216). ವ. ಎತ್ತರವಾದ 
ಪ್ರದೇಶ; ದಿಬ್ಬ: ದಿಣ್ಣೆ : ಪಡುವಣ ಸೀಮೆ ಕರಿಯ ರಾಮಣನ 
ಹಕ್ಕಲ ಬರುಹು ಬಡಗಲು ಮಲ್ಲನಹಳ್ಳಿಯ ಹೊಲನ ಸೀಮೆ ಮೇರೆ 
(ಕಇ- ಇ. ೩೨-೭೬; 1216). ಬರೆಬು: ೨. ಆ ಯಲಚಿಯ ಕುಣ್ಟೆಯ 
ಮೂಡಣಕೋಡಿಯ ಅರಳಿಯ ಮರ ಮೇರೆಯಾಗಿ ಹೊಲದ ಬರಬಿನ ಮೇಲೆ 
ದರ ಹುಣಿಸೆಯ ಸರಿತದಲು (ಎಕ್ಕ ೩, ಮುಳಶಾ- ೭೨೬; 1416); ತೆಂಕಣ 
ಕೋಡಿ ಸ್ಥಳದಲೂ ಮೂಡಲಿಗೆ ಕಂಭದ ಮಾನದ ಹೊಲ ಮೇರೆ ತೆಂಕಲಿಗೆ 
ದಶಕಸ್ಥಳದ ದೊಡ್ಡ ಬರಬು ಮೇರೆ (ಎಳ. 1x (8), ಬೆಂಗಳೂ ೩೦-6; 
1532); ಬರಬುಗಳನ್ನು ನೆಲಮಟ್ಟದಿಂದ ಸ್ವಲ್ಪ ಎತ್ತರವಾಗಿರುವಂತೆ ಕಟ್ಟಿ, 
ಗಟ್ಟಿಯಾಗಲು ಚೆನ್ನಾಗಿ ತೊಯಿಸಿ ತುಳಿಯಬೇಕು (ತರೆ. ೬೭). 
ಬರೆಹ್ಮು: ೨. ತೊಪ್ಪೇನ ಘಟ್ಟದ ಬಲ್ಲವತ್ತದ ಕಟ್ಟೆಯ ಬಿತ್ತಿರಿಣ ಹಕ್ಕಲ 
ಬರಹು (ಎಳ- 718. ಶಿರನೊ. ೨೬-೨೩೪; 362೯ . ಬರುಬು : ೩. ಕೆರೆ, 
ಕುಂಟೆ ಮುಂತಾದುವುಗಳ ಏರಿ : ಕಾಲುವೆಗಳ ಮೇಲೂ ಬರುಬುಗಳ 
ಮೇಲೂ ತಿರುತಿರುಗಿ (ಕಠಾಮಂ- 1೪, 0೩೦). " ಬದುವು ' ಪರಾ- 

[ ದೇ.॥ ತಮಿ. ವರಪ್ಪು, ವರಮ್ಟು, ವರೈಪ್ಟು; ಮಲ. ವರಮ್ಮು: 

ತುಳು. ಬರಬು; ತೆಲು. ವರುಜಂ] 

ಬರೆ. ವರೆ, (ಕ್ರಿ). ೧. ಲೇಖಿಸು; ಅಕ್ಷರದಲ್ಲಿರಿಸಂ: ಕೈಲಾಸಪಣ್ಣಿತರ್ಬ್ಬರೆದ 
ಈ ಮಣ್ಣನಳಿದೋ೦ (ಎಕ- 3೫, ಬೆಂಗಳೂ. 9೦-೦೩: ಸು. 820): ಗುಣ 
ಸೌಂದರಿಯೊಂಬೊಳ್‌ . . . ಒಂದೋಲೆಯಂಿಂತೆಂದು ಬರೆದಳ್‌ (ವಠ್ಮಾರಾ. 
೩೬೩-6): ವಿಷಯೆ ಮೋಹಿಸುವಂತೆ ಕೊಡುವುದೆಂಬೀ ಲೇಖವಿಷಯವಿದು 
ಎಧಿಕೃತವೊ ತನ್ನ ಮೋಸವೊ ಬರೆದವನ ಮಖಲ್‌*ಹೆೊ (ಕೈಲಿಕಾ- ೩೧-೩೬). 
೨. (ಬರೆದುದರ ಮೇಲೆ ಅಭ್ಯಾಸಕ್ಕಾಗಿ) ತಿದ್ದು ; ತೀಡು : 
ಬರೆಯದೆ ಬಂದ ಸುದ್ಧಗೆಯ ಸೂತ್ರಮನೊಂದೆ ಮುಹೂರ್ತಮಾತ್ರದಿಂ 
ಬರಿಸಿದುದು (ಕಂಕಣ. ೭-೩೪9). ೩. ಕಾವ್ಯರಚನೆ ಮಾಡು: ತರಲಾಪಾಂಗ 
ಎಲಾಸಸ್ಫುರಿತಮೆ ಲೆಕ್ಕಣಿಕೆಯಾಗೆ ನಲ್ಲಳ್‌ ಮುುನ್ನೆಂ ಬರೆದತನುಚರಿತಮಾಗಳ್‌ 
ಬರೆದಂತಿರ್ದಷದು ಮನ್ಮನಃಪುಸ್ತಕದೊಳ್‌ (ಆಂಫ. ೪-೦೪); ವಿಪರೀತಂ 
ಬರೆಯುತ್ತುಮೊಂದನಲೆವುತ್ತುಂ ಗದ್ಯಮಂ ಮಾಡೆ (6ಂರೋಂದಿ. ೦-೩೦ 
ಕದ್ದ); ಬರೆದಾಹ ಬರೆದೆ ಭಾಪುರೆ ಬರೆದಕ್ಕಟ ಬರೆದೆ ಲೇಸು ಬರೆದೆ 
ಯೆನುತ್ತುಂ ಬಜಾದೆ ತಲೆತೂಗುವುದಲಂ ಬಲಿದಪ್ಪುದು ಕಾವ್ಯಮಯ 
ದರ ಜಾಣಿಂದಂ (೧ಕ- ೧-೨6). ೪. ಚಿತ್ರಿಸಂ; ರೇಖಸು ; ಇಂತು 
ಬರೆಯಲ* ಬ್ರಹ್ಮಂಗಮೇಂ ಬರ್ಕುಮೇ ಎಂದು ಮುನ್ನಂ ವಿಚಿತ್ರ ಚಿತ್ರ 
ವಿದ್ಮಾಕೌಶಲಮನತಿಕುತೂಹಲೋತ್ತಾರಿತಲೋಚನನಾಗಿ ನೀಡುಂ ಭಾವಿಸಿ 
ನೋಡಿ (6ರಫು. ೪-೪); ಬರೆದ ಬನಮಿರ್ಕೆ ನೋಡೀ ಕರುಮಾಡದ ಕೆಲದೆ 
ಬೆಳೆದ ಪೂದೋಂಟಮಂ (ಕವಕಾ. 69); ನೆನೆದು ಬರೆದಳು ನಳನ ರೂಪ 
ವನನುನಯದಿ ಚಿತ್ರದಲಿ (593. ೦-೩೬). ೫. ಗೆರೆಯನು ಎಳೆ; 
ಗೀಟು ಹಾಕಂ; ಗೀರು : ಗಿಳಿಯಂ ಸಾಕ್ಷಿಮಾಡಿ ಇರ್ವರುಂ ಚದುರಂಗ 


ಬರೆ, 


ಮುಡುತ್ತಿರೆ ಅರಸಿಯರಸನಂ ಗೆಲ್ವೊಡೆ ಗಿಳಿ ನೆಲದೊಳೆರಡು ಬರೆಯೆಂ 
ಬರೆಗುಮರಸನರಸಿಯಂ ಗೆಲ್ಲೊಡೆ ಒಂದೆ ಬರೆಯಂ ಬರೆಗುಂ (ಶಕ್ಕಾರಾ. 
6906-೨೭); ತನ್ನ ಮುನ್ನಿನ ಜನ್ಮಂಗಳನಿಂತೆಂದು ಬರೆದು ತೋರ್ಪಂತೆ 
ನೆಲನಂ ಬರೆಯುತ್ತಮುಪಗತಮುಖಮಂದ್ರೆಯಾಗಿ (6ದಿಪು. ೩-೩೨ ನ); 
ಸುರನರನಾಗಲೋಕದಿಂ ನರ್ತಿಸುವ ಸೌಂದರವೆಣ್ಣು ಬಾಣನಂದನೆಯ ಸರಿ 
ಉಲ್ಲವೆಂದು ಮೂವೆರಲಿಂದೆ ರತಿರಾಜ ಬರೆದಂತೆ ತಿವಳಿ ರಾಜಿಸಿತು 
(ಕೋಹಕ- 3೩-30). ಓ. ಕಾದ ಲೋಹವನಿಂದ ದೇಹದ ಮೇಲೆ ಗೆರೆ 
ಯನ್ನು ಎಳೆ; ಬರೆಹಾಕು ; ಬರೆಎಳೆ : ಮೃದುನಾಭಿಯ ನಿಟ್ಟೆಲುವಿನ 
ಹೃದಯದ ಮೇಲಡಸಿ ಬರೆಯಲಾಗದು ವಿದ್ಯಾವಿದರೆತ್ತಾನುಂ ಬರೆ 
ದಂದದು ಮಾಟ ಮಪಾಯಮಂ ಮನಸ್ತಾಪಮುಮಂ  (ಅಕ್ಕಕಾ. 
6೦-೨೬); ಏತರವೊ ದಂಡೆಗಳು ಕೊರಳಲಿ ಭೂತಬರೆಗಳಿದೇನು ಮೆಯ್ಯಲಿ 
ವಾತರೋಗಕೆ ಬರೆದ ಬರೆಯೇನೆರಡುವುಡುಹಿನಲಿ . . . ಎಂದು ದಾನವ 
ನಾಥ ಜರೆದೀಡಾಡುತಿರಲು (ಶ್ರಣ್ಮಾತ. ೦೩-99)- ಒ. ದಾಖಲೆ 
ಯಾಗು : ಮಲ್ಲ. ನಿನ್ನೆ ಶೌರ್ಯ ಸಾಹಸಗಳು ಬರೆದು ಹೋಗಿವೆ. 
ನಿನಗೆ ಗೌರವ ಸಿಗುವುದು ನಿಶ್ಚಯ (ಹೀರು. ೦೯೭). ವರೆ ು ೧- ಕುವ್ಬಿ 
ಊರನ" ವರೆದನ* (ಎಳ, ೫» ಕಂತಾನು. ೦೨೬ ಏ-೭; ಸು. 800); ಮರಮ್ಮ 
ವರೆದ ಲಿಕಿತಂ (ಎಳ. ೪111, ಸೊರಲ. ೨೨-೦೦; ತು. 800); ಬೋನೆರಿ 
ವರದೋಮ್‌ (ಕ್ಕುಎಂ. ೦೪೩೭. ೪೨-೦೩; ೪): 

ಬರೆದ ಬರೆಹ ಇ (ಹಣೆಯ) ಬರೆಹ; (ಅದ ೈಷ್ಠ ತದ) ಲಿಖಿತ: ಕೊರಗ 
ನರಿದಂ ತನ್ನ ಮನೆಗೆ ಮುರಬಿದ್ದಂತೆ ಬರೆದ ಬರೆಹವಿಂದೆಂದು ಕಯ್‌ 
ನೊಸಲ ಬಡಿದಂ (೪೨ರೂರ- ೦೩೩-೨೪9) - ಬರೆದಿಟ್ಟುಕೊಳ್ಳು = 
೧. ಗುರುತು ಹಾಕು; ಗುರುತಿಸು : ನಿಮ್ಮ್ಮ ಹಣದ ಪೆಟ್ಟಿಗೆ 
ಯಲಿ ಎಷ್ಟು ಹಣವದೆಯೆಂದು ಬರೆದಿಟ್ಟುಕೊಳ್ಳಿ (ಆಡುತ. ೦೨೩); 
ನಾನು ಓದಿದ ಭಾಗದಲ್ಲಿ ಅಗತ್ಯವೆಂದು ತೋರಿದ ಮಂಖ್ಯವಿಷಯಗಳನ್ನು 
ಸೂಕ್ಷ್ಮವಾಗಿ ಬರೆದಿಡುತ್ತಿದ್ದೆ (ಮುಂಗಾಮು. 0). ವಿ. (ಆಲಂ) 
ನಿರ್ಧಾರವಾಗಿ ತಿಳಿ : ನೀನು ಪಾರಾಗಲಾರೆ. ಇದನ್ನು ಬರೆದಿಟ್ಟುಕೊ 
(ರೂಂ). ಬರೆದುಂಡಿಗೆ - ಬರೆದು ಮುದ್ರಿಸಿದಂದು ; ಗೊತ್ತುಮಾಡಿ 
ದುದು : ಬರೆದುಂಡಿಗೆಯ ಚೆಲ್ಲೆ ಹೂವೀಡಿನಿಂ ಕರೆಯೆ ತೆರೆದೆಗೆಯ 
ಲಲರಿಂದಂ ಬೇಡೆಂಬ ಬಗೆಗೆ (ಕಾಲರ. ೦66-936). ಬರೆದು ಕೊಡು ಇ 
೧. (ಆಸ್ತಿ ಮೊದಲಾದುವುಗಳನ್ನು) ದಾಖಲೆಯ ಸಹಿತ 
ಕೊಡು; ದಾಖಲೆ ಮಾಡಿ ಕೊಡು : ಅರರೆ! ಬಿರುಮನೆ! ಮರೆಯ 
ದಿರು ಮನೆ, ಮರಿಯ ಮಕ್ಕಳ ಮಡದಿಯಾ . . , ಬರೆದುಕೊಡುವೆನು 
ಸ್ಥಿರ ಚರಾಸ್ತಿಯ ಉಂಬಳಿ (ಕುಘು- ೨೦-9೦) - ವಿ. (ಆಲಂ) ನಿರ್ಧಾರವಾಗಿ 
ತಿಳಿಸಂ: ಸುಡು! ಚ್ಚು ಚಿಟಿಚಿಟಿಸುತೆಡೆಯೆಡೆಯನೊಡಗೊಂಡು ಬಿಡುನಾಲಗೆ 
ಯೊಳೇನೊ ತಿಳಿಯಹುದ ಬರೆದುಕೊಡುವ ನೆಲದೆಡೆಗೆ ಬಾನ್‌ ಬಿಡದೆ 
ಬೀಸುವ ಗಾಳಿ (೫೮ರ. 06%-90೩)- ಬರೆದುಕೊಳ್‌ ಇ ೧. ಬರೆದಿಟ್ಟು 
ಕೊಂಡಿರು : ಪೊಲದೆ ಸೀವೆುಯೆಲ್ಲಮಂ ಓಲೆಯೊಳ್‌ ಬರೆನ್ನು x »« 
ಕಲ್ಲುಸಾಸನೆಮಾಗೆ ಬರೆದುಕೊಣ್ಣೆವುಂ (ಎಳ, 111, ನಪಂಜನ. ೦೩೯-೩೦; 
9161): '೨. (ನಾಮದ) ಗೆರೆಯನ್ನು ಎಳಿ. ೩. ಕಾದ ಲೋಹ 
ದಿಂದ ದೇಹದ ಮೇಲೆ ಬರೆಯನ್ನು ಎಳೆದುಕೊಳಂ್ಳ ,. ಹಾಕಿ 


ಕೊಳದಿ. ೨, ೩. ನೆಚ್ಚನಯ್ಯ ಹರಿ ಮೆಚ್ಚನಯ್ಕ ತೊಗಲಿನ 
ದೇಹಕೆ ಗೋಪಿ ಗಂಧ ತೇದುಕೊಂಡು ರೋಗ ಬಂದೆಮ್ಮೆಯ ಹಾಗೆ 
ಬರೆದುಕೊಂಬ ಮನುಜನಿಗೆ (ಶ್ರರಂರ. ೨-೬೪-೨) 
[ದೇ.8 ತಮಿ. ವರಿ, ವರೈ; ಮಲ. ವರಿ, ವರೆ; ತುಳು. ಬರಿ, 
ಬರೆ;, ತೆಲು. ವ್ರಾಯು, ರಾಯ] 
ಬರ್ಕೆ (ನಾ). ೧. ಗೆರೆ; ಎಳೆ; ರೇಖೆ: ಗಿಳಿಯಂ ಸಾಕ್ಷಿ ಮಾಡಿ 


೬೨೫೮ 


ಕ 


೩6 


ಬರೆಗೋಲು 


ಇರ್ವರುಂ ಚದುರಂಗಮಾಡುತ್ತಿರೆ ಆರಸಿಯರೆಸನಂ ಗೆಲ್ಲೊಡೆ ಗಿಳಿ ನಿಲ 
ದೊಳೆರಡು ಬರೆಯಂ ಬರೆಗುಂ (ವಡ್ಮಾರಾ ೦೧೦6-೨೭) ; ಕಿಟುಕುಣಿಕೆಯ ಬೆರ 
ಲಿಂದೆಡೆವಣ್‌ಯದೆ ಸುಟ್ಟುಂಬೆವರೆಗವೆ೨ಯ್ಲಿದ ಬರೆಯಿಂ ನೆಅ್‌ ನೂಲು 
ವರ್ಷಂ (ರೋಕೋಶ. 0೦-0೬). ವಿ. ಎಲ್ಲೆಯ ಗುರುತು; ಸೀಮಾ 
ರೇಖೆ : ಕೋಟದಧಿವಾಸದಿಯಿಕ್ಕಿದ ಕಲ್ಲಿಂದಂ ಎತ್ತಿದ ಬರೆಯಿಂದ ತೆಂಕಲಿ 
ಯಿಂತೀ ಚತುಸ್ಸೀಮೆಯವೊಳಗುಳ್ಳ ಬಾಳು ಬೆಟ್ಟು .. . ಯಿಂತಿಷ್ಟನೂ 
ಮೂಲಕ್ರಯಕೆ ಸಲುವ ಅರ್ಥವನು ಕೊಂಡು (ಸ. Ix i, 
೪೩೦-೨೬: 1400. ೩. ಕಾದ ಕುಳದಿಂದ ಮೈಮೇಲೆ ಎಳೆದ 
ರೇಖೆ. ಗೆರೆ: ತುಪ್ಪಮನಾ ಬರೆಯೊಳ್‌ ಪೂಸುವುದು ಬರೆದ (ಯು) 
ಪುಣ್‌ ಶೀವುವಿನಂ (ಅಕ್ಕಾ: ೦೦-೨೭) : ಅಭಕ್ಷಣೆ ವತ್ಸರಹಿತೆ ರುಜೆ ಸಲೆ ಶಕ್ತಿ 
ಹೀನೆ ವಿಕಟಾಂಗಿ ಬಹುಭಕ್ಷೆ ಬರೆಗೊಳಗಂದುದತ್ಕಂಗಹೀನೆ ನಿರ್ವೀರ್ಯ 
ಮಧ್ಯಾದ್ಯ ಲಕ್ಷಣಪಶುಗಳಂ ಕಳೆದು (ಕಂಪು. ೬೦-೯); ನಾನು ಮರೆತರೂ 
ಹೊಟ್ಟೆಯ ಮೇಲಿನ ಬರೆಯಂತೂ ನೆನಪು ಕೊಡಲು ಇದ್ದೇ ಇದೆಯಲ್ಲ 
(ಹುಕ್ಕುಹು- ೪೮) ೪. (2): ಕುವರಿಯ ಪರಮಸಾಂದರಸಿಂಧುವಾ ಬರೆ 
ಹವಣಲ್ಲ ನರಗಿರರಿಂಗೆ (ನೋಹಠ. ೨೪-೨೬). 
ಬರೆಕೊಡು - ಕಾದ ಕುಳದಿಂದ ಮೈಮೇಲೆ ಗೆರೆ ಎಳೆ.- ಸುಡು: 

ಅವರಲ್ಲೊಬ್ಬನು ರೊಚ್ಚಿನಿಂದ ಬರೆ ಕೊಟ್ಟು ಈತನ ಎರಡೂ ಕಣ್ಣುಗಳನ್ನು 
ಕಳೆದನು (ಕುಂರಾ*. 096): ಅವನ ಒಂದೊಂದು ಮಾತೂ ಒಳಗೆಲ್ಲೋ 
ಬರೆ ಕೊಡುತ್ತಿದ್ದಂತೆನಿಸಿ ಕುಳಿತಲ್ಲೇ ಚಡಪಡಿಸಿದ (ಮೂರುರಾ- ೦೮೧). 
ಬರೆ ಹಾಕು ಇ ಬರೆ ಕೊಡು : ಸರಕಾರವು ಬರೆಖಾತೆಯನ್ನು ಕೂಡಲೇ 
ನೇಮಿಸಿ ವ್ಯಾಕ್ಸಿನೇಶನ* ಮೈಲಿಗಳನ್ನು ಹಾಕಿಸಿದಂತೆ ಎಲ್ಲರಿಗೂ ಮನೆ 
ಮನೆಗೆ ಬಂದು ಬರೆ ಹಾಕುವ ಏರ್ಪಾಟು ಮಾಡಲೇಬೇಕು(ಹುಶ್ಶುಹು. ೫೦); 
ಗುಳ ಕಾಸ ಬೇಗ ಬರೆ ಹಾಕಿದರೆ ಬದುಕುತ್ತಾನೆ (ಕಥಾಮುಂ. 19, 0೦); 
ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರಂತೆ (ಗಾರೆ). [-ಆಬರೈ] 

ಬರ್ಕೆ (ನಾ). ಕಡಿದಾದ ಬೆಟ್ಟ-ಗುಡ್ಡ : ಎಲ್ಲಿ ನೋಡಲು ಸರಿ ಜರಿ 
ಹಳ್ಳ ಬರೆಗಳು . , . ಮುಳ್ಳುವುರದ ಬೇರೆಡಹುಗಲ್ಲುಗಳಿಂದ ನಿಲ್ಲ 
ದೊಪ್ಪಿದುದು ಕಾಂತಾರ (ಕಂಠಂ: ೦೮-೪೩): ಆ ದಾರಿಯಿಂದಲೇ ಬರೆ 
ಯನ್ನು ಹತ್ತಿ ಕಾಳೂರಿಗೆ ಹೋಗಬೇಕು (ಶರ್ಮಸ. 3೩). [ದೇ.॥ ತುಳು. ಬರೆ] 

ಬರೆಕೋಲು " ಬರೆಗೋಲು' ನೋ. 

ಬರೆಗುಡುಹು (ನಾ). - ಬರೆಗುಳ : ಕುಣುಬನೂಜ್‌ ಮುಳುಗತ್ತಿಯಿಂ 


ತಿರೆಯಜವೆಗಳು ಬರೆಗುಡುಹುವುಡಗಿದ ಕುಲಅದೊವಲ ತಿದಿಯೆಸಿಯೆ 
ಕೆಲವಾಡುಗಳನಾ ಬೊಬ್ಬುಲಿಯ ಮರನಿಪ್ಪ ನೆಬ್ಬಗಾತನು 
ಹೊಡೆದು. (೧ಸತ್ರ- ೨೦-೧೨)- (ಬರೆ 1 ಕುಡುಹು (ಕುಡುಪು)] 


ಬರೆಗುಳ (ನಾ). (ದನಕರುಗಳ ರೋಗನಿವಾರಣೆಗಾಗಿ) ಬರೆಯನ್ನು 
ಹಾಕುವ ಕಬ್ಬಿಣದ ಸಲಾಕೆ : ಬರೆಗುಳವನ್ನು ಚೆನ್ನಾಗಿ ಕಾಯಿಸಿ 
ಎತ್ತಿಗೆ ಬರೆಹಾಕಿದರು (ಕೂತಿ). [ಬರ್ದೆ ಕುಳ, (-ಕುಟಲು)] 


ಬರೆಗೊಳ್‌ (ಕ್ರಿ). ೧. ಬರೆಯನ್ನು ಹೊಂದಂ; ಸುಡಿಸಿಕೊಳ್ಳು. 
ವಿ. (ಆಲಂ) ಏಟುತಿನ್ಲ; ಘಾಸಿಹೊಂದು; ಕಷ್ಟವನ್ನು 
ಅನಂಭವಿಸಂ: ಏಜ್‌ ಬರೆಗೊಂಡ ಜೂದುಂಗಾಅನವೊಲ್‌ ಲಗ್ಗೆ 


ಮಾಡಲೊಲ್ಲದೆ ಪಡೆಯಂ ಸಣಜ್‌ಸಿ ಮುಂದೆಂ ಪಿಂಗುವ ನೀಲಕಿಯುವೊಲ 

ತೆಗೆಯವೇಟ್ಮನಾ ವಸುಷೇಣಂ (9ತಂಪು- 03-st): [ಬರೆ 1 ಕೆೊಳ್‌,] 

ಬರೆಗೋಲು, ಬರೆಕೋಲು (ನಾ). ಇ ಬರೆಗುಳ : (8). ಬರೆಕೋಲು: 

ಲೆಕ್ಕಣಿಕೆ ಕೋಲಹುದು, ಕಾಗದವು ಹಗೆಗಳಿದೆ, ಬರಹದೇ ಬರೆಕೋಲ 

ಗಾಯಗಳಾಗುವುವು (ನರರಾ. 1. ೪೩3), ನನ್ನ ತಾಯಿ ಆರಿದ ಬರೆಕೋಲನ್ನು 

ಹಿಡಿದುಕೊಂಡು ಪ್ರವೇಶಿಸಿ ಅದನ್ನು ಕೆಂಡದಲ್ಲಿಟ್ಟಿಳು (ಮಂಂಗಾಮಂ" 66). 
[ಬರೆ *ಕೋಲ್ಲು (ಎಕೋಲ್‌,)] 


ಬರೆಪ 


ಬರೆಪ, ಬರಪ. ಬರಹ. ಬರೆಹ (ನಾ). ೧. ಬರೆದಂದು; ಬರವಣಿಗೆ; 
ಲೇಖನ: ಶ್ರೀಮತ್‌ ಜಕ್ಕಿಮಯ್ಕನ ಮರ್ವುಂ ಮಹಾದೇವಯ್ಯನ 
ಬರೆಪಂ (8398. 12-i: 69-90; 106); ಹೊಸವುರ ಮೊರಕೇಸ್ವರ 
ದೇವರ ಓಜನ ಮಗ ಸಿಂಗೋಜನ ಪುತ್ರ ಗಣದೋಜನ ಬರೆಪಂ (819. 
21.1, 80-46; 1158) ; ಕೊರಲೊಳೆಸೆವ ಕೂಜಿತದ ಸುಮಂತ್ರದಿ ಬೆರಲ 
ಕೊನೆಯ ಬರೆಪದ ಬಾಸುಳ ಬಂಧುರಯಂತ್ರದಿ ತರುಣಿಯ 
ಮೆಯ್ಕಾಲಸ್ಕದ ರುಜೆಯಂ ಪಿರಿದುಂ ಪಂಗಿಸಿದಂ (ಇಯಳಾ. 6-8೬). 
೨. ಚಿತ್ರಣ; ಚಿತ್ರ: ಬರೆಪದ ಕನ್ನೆ ಭವೂಂತರಪರಿಚಯದಿಂ ಮೋಹ- 
ಮೂರ್ಛೆಯಂ ಪುಟ್ಟಿಸಿದಳ್‌ (ಕಂಕಾಶಾ. ೪-೯೩); ಬರೆಪದ ಪೆಣ್ಣಂ ಭೂಪ 
ಕುಸುಮಕಾಂಡಂ ಕಂಡಂ (ಕುಸುಮಾ. 6-೬೪); ಬರೆಪದೆ ಬಣ್ಣವು ಪರೆಯೆ 
ಕಪೋಲದಿಂದುರುಳಿದ ಕಂಬನಿ ಗುರುತಿದೊ (ಕಾಳುಂಠ, ೪೯ 90೪). ಹಿ. 
ಕಾವ್ಕಾದಿಗಳ ರಚನೆ: ಬರೆಪದ ಬಲ್ಮೆ ಬಂಜನಿಯ ಬಿನ್ನಣಂ (ಎಕ. ೪11. 
೪೫೦. ೦೨೪-೨೬; 1077), ಬರೆಪಂ ಬಾಜನೆ ಗಂಡಯುಕ್ತಿ ಗಣಿಶಂ ... 
ಎಂಬಿನಿತಅಕೂಳಂ ಬಲ್ಲರೆಲ್ಲರುಂ ಮೆಚ್ಚೆ ಪಡೆದನತಿಕಾಶಲಮಂ (ಪ್ರಶ್ನಶು. 
1-೩0). ಬರಪ: ೧. ವಂಸ್ತುವಿಧ್ಯಾ(ದ್ಯಾ)ಧರಂ ಕಾವೋಜನ ಬರವ 
(36- 71/1, ೪೩-೪0; 1084); ಜಕ್ಕಣನ ಬರಪ ಮರುಳೋಜ ಮಾದೋಜನ 
ಕಂಡರಣೆ (ಕಇ. 1೪, 00-೬೦; 1121). ಬರಹ: ೧. ಶ್ರೀಮತು 
ಕನಕನಂದಿತ್ರೈವಿದ್ಯದೇವರ ಗುಡ್ಡಂ ಸೇನಬೋವ ಭೋಗದೇವನ ಬರಹ 
(ಎಕ. ೪11, ಕಿನನೊ. 6೯-೩೪; 1111); ಎರಡರಸನಾನದು ಧರಣಿಯೊಬ್ಬನ 
ಶಿರದ ಬರಹವ ತೊಡೆವೆನಿದೆಯೆಂದೆನುತ ತೆಗೆದೆಚ್ಚ (ಕುಠ್ಶಾಳ. ೦೩-೪೨); 
ಅದರ ಮೇಲಿದ್ದ ಬರಹ ಸ್ಪಷ್ಟವಾಗಿ ಗೋಚರಿಸುತ್ತಿರಲಿಲ್ಲ (ಹಾಶುತ್ತ. 00೩)- 
ವಿ. ಅಂತು ಬರಹದ ಬಚ್ಚರಣೆಯ ಪೆಣ್ಣು ಕಣ್ಣೊಳ್‌ ತೊಲಲೆ 
ಮನದೊಳ್‌ ಚಿಂತಿಸುತ್ತವಿರಲ್‌ (ಜಿತಾ ಸ್ರ: ೩-೪೨ ನ); ಎಸೆವ ಬೊಂಬೆಯ 
ಬರಹದ ಪಟ್ಟೆಪೀತಾಂಬರ ಪೊಸ ಚಂದ್ರಗಾವಿ ಪೊಪ್ಪೆಳಿಯ ... 
ದಿವ್ಯದುಗುಲದ ನಿಅಿಗಳ . . . ಶಶಿವುಖಯರು ರಂಜಿಸಿದರು (ಕಂಠಂ. 
೨೪೨೫೫). ಬರೆಹ: ೧. ಮಜುಗಲಿನ್ನೇಕರಸ ಬಿಡು ವಿಧಿ ಬರೆದ ಬರೆಹವ 
ತಪ್ಪಿಸಲು ಹರಿಹರವಿರಿಂಚಾದಿಗಳಿಗಳವೇ ನಮ್ಮ ಪಾಡೆ:ನು (ನಳ. ೩-4); 
ಈ ಶಾಸನಗಳು ದೊೊಡ್ಡವಲ್ಲ, ಎಲ್ಲ ಪುಟ್ಟ ಪುಟ್ಟ ಕಲ್ಲಿನ ಬರೆಹಗಳು 
(ರ್ರಾಂಏ. 3೬). (ಬರೆ,* -ಪ್ಯ] 

ಬರೆಪಂಬೊಗು . (ಕ್ರಿ). ಬರಹಕ್ಕೆ ಸಾಧ್ಯವಾಗು ; ಬರವಣಿಗೆಗೆ 
ಶಕ್ಕವಾಗು: ಅಕ್ಕರಮುಂ ವರ್ಣಮಂಮೆಂದಕ ಂ ಶುದ್ಧಾಕ್ಷರಕ್ಕೆ ನಾಮಂ 
ಬರೆಪಂಬೊಕ್ಕುಚ್ಚರಿಸಲ* ಬಂರದುವಕ್ಕರಮಲ್ತು (ಕಮದ. ೨). 

[ಬರೆಪ-- ಪೊಗು) 

ಬರೆಪಕಾಜಿ, ಬರಹಗಾರ (ನಾ). ಬರೆಯುವವನು; ಲೇಖಕ: ಲಲಿತಪದಂ 
ಪ್ರಸನ್ನಕವಿತಾಗುಣಮಿಲ್ಲದೆ. ಪೂಣ್ಣು ಪೇಟ್ಮ ಬೆಳ್ಗಳ ಕೃತಿಬಂಧವಂುಂ 
ಬರೆಪಕಾಅರ ಕೈಗಳ ಕೇಡು (ಶಂಶಛಾ. 0-99). ಬರಹಗಾರ: ತನ್ನ 
ಲೇಖಗಳನ್ನು ಪ್ರಕಟಿ೩ ಪ್ರಭಾವಿ ಬರಹಗಾರ ಎಂದು ಎನಿಸಿಕೊಂಡಿದ್ದು 
ರಂಗಣ್ಣನವರಿಗೆ ಧೈರ್ಯ ತಂದುಕೊಟ್ಟಿತು (ಅಶನಾ 00); ಮುಂದಕ್ಕೆ 
ಬರುವಷ್ಟರಲ್ಲಿ ಆ ನನ್ನ ಬರಹಗಾರ ಗೆಳೆಯನೇ ಆವನು ಆಗಿದ್ದ! 
(ಗಾಳಿಗು. ೦೬) - [ಬರೆಪ 3. ಕಾಲ) 

ಬರೆಪು, ಬರಹು, (ನಾ). ಬರವಣಿಗೆ; ಬರಹ: ಕೃಷ್ಣ - ವಿಲೇಖನೇ, 
ಉಳ್ಳೆಯೊಳ್‌; ಕರ್ಷತಿ ಎ ಉಳ್ತಪುದು . . . ಕಾಷರ್ಷ್ಯಂ-ಬರೆಪು (ಕಾರಕ್ಕ. 

ಬರಹ: ಅಂದವ ಆತಪಂನುಹಕೆ ಬರಕೊಟ್ಟ ಬರಹು (ಎಳ. ೪1, 

668 ?); ಸೇನಭವರಮಪ ಬರದ ಬರಹು (ಎಕ. ೪1, 
ತಿವಮೊ. ೪೩-೩೪; ?). [ಬರ್ದೆ + - ಪ್ರ) 

ಬರೆಯಿಡು (ಕ್ರಿ). ಕಾದ ಲೋಹದಿಂದ ವೆೈಮೇಲೆ ಗೆರೆಯನಲ್ನ ಎಳೆ ; 


೩6), 


ಶಿವಮೊ. ೧೦೮-೪೨ : 


೬೨೫೯ 


ಬರ್ಕ 


ಬರೆಯೆಳೆ ; ಬರೆಹಾಕು : ಬರೆಯಿಡುವೊಡೆ ಪೆಅವೆಡೆಯೊಂ್‌ ಖರಕಿರಣತೆ 
ಸಚ್ಛಶಾಂಕರೇಖಾಕೃತಿಯಿಂ ಬರೆಯಿಡುವುದು (958. ೦೦-೨೩) ; ಅತ್ತೆ 
ಬರೆಯಿಟ್ಟಾಗಲೂ ಗೋಳಿಡಲಿ (ಕೊಸು. ೨೨). [ಬರೈ 4 ಇಡ್ಕು) 

ಬರೆಯಿಸು, ಬರಸ್ಕು. ಬರೆನು (ಕ್ರಿ). ೧. ಬರೆಯುವಂತೆ ಮಾಡು ; 
ಲಿಖಿತಗೊಳಿಸು : ಗರ್ವದೆ ಬರೆಯಿಸಿದಂ ಪೆಸರನಖಳದಿಗಿತ್ತಿಗಳೊಳ್‌ 
(ಕಂಠಕಾ, ೦-೨೦) ; ತನಗೆ ಪರಮವಿಶ್ವಾಸಮುಳ್ಳೆ ಲೇಖಕನಿಂ ಸೂರ್ಯ 
ಮಿತ್ರಂಗೆ ವಿನಯಪತ್ತಮಂ ಬರೆಯಿಸಿ (ಸುಳುಮಾ. ೨9೩ ರ); ಏನೋ 
ಕಾಗದ ಬರೆಯಿಸಿ ಕೊಟ್ಟರು ಎಂದೂ ಹೇಳಿದ (ಕೈಗಾಕ್ಕ. 9೬೦). ವಿ. ಕಾವ್ಯ 
ರಚನೆ ಮಾಡಿಸಂ ; ಕೃತಿಯನ್ನು ರಚಿಸುವಂತೆ ಮಾಡು: ಶಾಂತಿ 
ಪುರಾಣಮನಿದನೋರಂತಿರೆ ಬರೆಯಿಸುವ ಕೂಡೆ ಪರೆಯಿಸುವ ಜನಕ್ಕಿ೦ತಾರ್‌ 
ನೋಂತರ್‌ (ಕಾಂತಿ. ೦-೩); ಪೊನ್ನಿಗನಿಂ ಬರೆಯಿಸಿದಡ್‌ ಸಕಳೋರ್ವಿಗೆ 
ಪರೆಯಿಸಿದರ" ಸಲೆ ಪುರಾಣಚೂಡಾಮಣಿಯಂ ಯ(ಇಪು. ೦-೩೪); 
ಕಾವ್ಯಗಳನ್ನು ಬರೆಯಿಸುವ ಮನೋಧರ್ಮ ಅತ್ತ್ವಿಮಬ್ಬೆಗೆ ತಂದೆಯ ಮನೆ 
ಯಿಂದಲೇ `ಬಂದಿತೇನೋ (ಸಠಡಿರೋ- ೦೩೬). ೩. (ಅಧಿಕಾರಕ್ಕೆ 
ನೇವಿಸಂ; ನೇಮಕಮಾಡು ; ಎನ್ನ ಭಂಡಾರಕ್ಕೆ ಬರೆಯಿಸುವೆನೀ 
ತನಂ (೩೫6. 8-000). ಬರಸ್ಕು ; ೧. ಆಚಂದ್ರಾರ್ಕ್ಕತಾರಂಬರಂ ಬರಹ 
4 ೫ ೫ ಕೊಟ್ಟ ಧವರ್ಮ್ನ್ಮ (ಎಳ. ೪ ಶ8ಿಕರೊ. ೭೨-೦೪; 1292) ; 
ಬರಸಿದವು ಬಳಿಕೋಲೆ ಮಣಿಹಾಜರಿಗೆ ಹೇಳಿಕೆಯಾಯ್ತು ಶಿಷ್ಟರ 
ಪರುಟವಿಸಿ ಕಳುಹಿದನು ಪುರಗಳಿಗೆ (ಕರರ. ೦-೬-೪): ೪. ಹೇಳಿಕೊಡು; 
ಬೋಧಿಸು : ದ್ರೋಣ ಬರೆಸಿದ ಭಾಷೆಯೆ:ದೇ ಕ್ಷೋಣಿಪತಿ ಬಗೆಯದಿರು 
(ಕುವ್ಮಾಳ: ೦೩-೩೬). ಬರೆಸು ; ೧. ಓಲಗಕೆ ನಡೆತಂದು ಬರೇ(ಕಾಕಾ. 
ರ]ಸಿದನೋಲೆಗಳ ಕಳುಹಿದನು ಧರಣೇಪಾಲಕರ ಬರಹೆ;ಳೆನುತ ಹೊಯಿ 
ಸಿದನು ಡಂಗುರವ (ನಳತ.- ೩). ವಿ. ಒಳ್ಳೆಯ ಸರಸರೂಪಕಗಳನ್ನು 
ಬರೆದು. ಬರೆಸಿ, ಆಡಿ, ಆಡಿಸಿ, ಪ್ರಚುರಪಡಿಸಬೇಕು (ಸಾಹಿತೀ: ೩೪). 

[ಬರ್ಕೆ 4+ - ಇಸ್ಕು) 

ಬರೆಯೆಳೆ (ಕ್ರಿ). ಎ ಬರೆಯಿಡು : ನಾಗಣ್ಣನ ಕರುಳಿಗೆ ಒಮ್ಮೆಲೆ ಬರೆಯೆಳೆ 
ದಂತಾಯಿತಂ (868. 96) ; ಭುಸುಗುಡುತ್ತ ಆಕಾಶಕ್ಕೆ ಬೆಂಕಿಯ 
ಬರೆಯೆಳೆದು ಕಣ್ಮರೆಯಾಗುವ `ಸುರುಸುರ್‌' ಬಾಣ (ಮೂರುರಾ. ೨೦೩)- 

[ಬರೆ + ಎಳೆ, (ಎ ಎಬಕ್ಕಿ)) 

ಬರೆವಣಿಗೆ "ಬರವಣಿಗೆ' ನೋ. | 

ಬರೆಸು 'ಬರೆಯಿಸು: ನೋ. 

ಬರೆಹ “ಬರೆಪ' ನೋ. 

ಬರೋಬರಿ, 'ಬರಾಬರ್ಮಿ' ನೋ. 

ಬರೋಬರಿ 'ಬರಾಬರ್ಕಿ' ನೋ. 

ಬರೋಬ್ಬರ್‌ `ಬರಾಬರ್ಕಿ' ನೋ. 

ಬರೋಬ್ಬರ "ಬರಾಬರ್ಕಿ' ನೋ. 

ಬರೋಬ್ಬರಿ 'ಬರಾಬರ್ದಿ' ನೋ. 

ಬರ್ಕ, ಬರಕ, (ನಾ). (ಕರಾ) ಒಂದು ಬಗೆಯ ಕಾಡಂಪ್ರಾಣಿ: 
ಹಿಂದೆ ಬರ್ಕ, ಕೆಮ್ಮು, ಕಡವೆ ಯಾವಾಗಲೂ ಕಾಣಲಿಕ್ಕೆ ಸಿಗುತ್ತಿತ್ತು 
(ಕುೂಳತ - ೫೦ : ದನ, ಎತ್ತು ಕುರ್ಕ. ಬರ್ಕ, ಮೊಲ, 
ಕಗ ನವಿಲು. ಹೊರಸಲು, ಕಾಜಾಣ ಪಿಕಳಾರ, ಕಾಡುಕೋಳಿ, 
ಕಣೆಹಂದಿ ಮೊದಲಾದ ಜಂತುಗಳಂತೆ ಸ್ಥಳೀಯವಾಗಿರಲಿಲ್ಲ (ಮಲೆಮ. ೪೨೦) 
ಬರಕ, : ಕಾಡುಕುರಿ, ಕಾಡುಹಂದಿ , ಬರಕ, ಮೊಲ, ಮುಸಿಯ, 
ಹುಲಿ, ಕರಡಿ, ಕುರ್ಕ ಮುಂತಾದ ಇತರ ಪ್ರಾಣಿವರ್ಗಕ್ಕೆ ಕಾಡಿನಲ್ಲಿ 
ಮಿತಿಯೇ ಇರಲಿಲ್ಲ (ಶಂಜಶಂ- ೨). 

[?./ ತುಳು. ಬರಿಂಕ ಇ ಒಂದು ಬಗೆಯ ಸಣ್ಣಗಾತ್ರದ ಜಿಂಕೆ] 


ಬರ್ಕಟ 


ಬರ್ಕಟ "ಬಟುಕಟೆ ನೋ. 

ಬರ್ಕಟಬಯಲ್‌, ಬಕ್ಕಟಬಯಲು (ನಾ). ೧. ಏನೂ ಇಲ್ಲದುದು ; 
ಶೂನ್ಯ ; ಬರಿದಾದಂದು: ತಮಮಾಗಳ್‌ ಬರ್ಕಟಬಯಲಾದುದರ್ಕನು 
ದಯಿಸುವಾಗಳ* (೧೦೪. 3-8). ಬಕ್ಕಟಬಯಲು : ದಿ. ನೀನೆತ್ತ ನಾನೆತ್ತ 
ಲೆಂದು ಬೊಮ್ಮ ಬಕ್ಕಟಬಯಲು (ಅಶಕಂ- ೩೮೦-೧೦೪೦) ; ಬಯಲ 
ಪುರುಷ ಬಯುಲಾಕಾರ ಬಕ್ಕಟಬಯಲರೂಪನೆ (ಕರಕ. ೬೭-೦). ೨. 
(ಆಲಂ) ಹಾಳು ; ನಾಶ: ಅಕ್ಕಟಕ್ಕಟ ದೊರಕಿದ ನಿಧಿಯಿಂದಿನೊಳ್‌ 
ಬಕ್ಕಟಿಬಯಲಾಯಿತಿಂತು (ಅಂಕ: ೩-೧೪೪). 

[ಬರ್ಕಟ («ಎ ಬಲುಕಟೆ) 4 ಬಯಲ" ( ಆ ವಯಲ್‌) ] 

ಬರ್ಕತ್ತು "ಬರಕತ್ತು' ನೋ. 

ಬರ್ಕರ (ನಾ). ಪ್ರಾಣಿಗಳ ಮರಿ: “ಎಲ್ಲಾ ಪಶುಗಳ ಮಲ್‌ ಬರ್ಕರ 
ವೆಂಬುದು” (ಜರಾಯು: 9೬-೦೨೪). [ಸಂ.7 

ಬರ್ಕುಡಿ “ಬಕಡಿ,' ನೋ... 

ಬರ್ಕುಡಿಗುಟ್ಟು “ಬಕ್ಕುಡಿಗಂಟ್ಟು' ನೋ. 

ಬರ್ಕುಡಿಗೆಯ್‌ “ಬಕ್ಕುಡಿಗೆಯ್‌' ನೋ. 

ಬರ್ಕೆ, (ನಾ). (ಕರಾ) ಕಡವೆಂ ಅಂತಸ್ತಿನ ಮನೆತನ : ಗುತ್ತು 
ಬರ್ಕೆಗಳ ಯಜವತಾನರನ್ನೂ ಆಮಂತ್ರಿಸಿ ಚೆನ್ನಾಗಿ ಸತ್ಕರಿಸಿದ್ದರು 
(೬೩೫: ೩೦). "ಗಂತಪ್ತ್ಮಿ' ಪರಾ. 

(+ ತುಳು. ಬರ್ಕೆ ಇ ಬಂಟರ ಒಂದು ಬಿರುದು] 

A ಬರ್ಕೆ "ಬಕ್ಕೆ' ನೋ. 

ಡಿ ಬರ್ಕೆವಲಸು “ಬಕ್ಕೆವಲಸು' ನೋ. 

ಹಿ ಬರ್ಚಣೆ “ಬಚ್ಚಣೆ,' ನೋ. 

A ಬರ್ಚಲ್‌ ಬಚ್ಚಲ್‌' ನೋ. 

ಬರ್ಚಿ, ಬರ್ಜಿ. ಭರ್ಚಿ. ಭರ್ಜಿ (ನಾ). ಒಂದು ಬಗೆಯ ಆಯುಧ; 
ಈಟಿ ; ಸಬಳ : ಕೊಳುಗುಳದಿ ಮದವೇರಿ ರೋಷದಿಂದುಭಯಬಲ 
ಹಳಚಿದುದು ಬರ್ಚಿಯಿಂ ಶೂಲದಿಂ ಶಕ್ತಿಯಿಂದಲೆ ಕೃಪಾಣಂಗಳಿಂದೆರ 
ಡೊಡ್ಡಿ ನೋಳ್ಕಾದಿತುಭಯತರ ಬಲ ಮಡಿದುದು (ಕುರಂಗ. ೩0-9); 
ತನ್ನ ಶಕ್ತಿಯಲಿ ನಿನ್ನ ಸುತ್ತಿರುವುದಾವ ಬೆಂಕಿಉರಿಯು? ಪಾಲಿಸುತ್ತಿರೆಯು 
ಬರ್ಚಿನಾಲಗೆಯ ಚಾಚಿ ಕಾಯುತಿರೆಯು (6ರಳು- 0೩-೦೦) ; ಡೊಣ್ಣೆ, 
ಕೋಲು, ಬರ್ಚಿ ಮುಂತಾದ ಸಮಯಕ್ಕೆ ಸಿಕ್ಕ ಆಯುಧಗಳನ್ನು ತೆಗೆದು 
ಕೊಂಡು, ಮುಸಲ್ಮಾನರು ಹಿಂದೂಜನರ ಮನೆಗಳನ್ನು ನುಗ್ಗಿದರು 
(ಕುಂಠಾ$. ೭೪), ಬರ್ಜಿ : ಬರ್ಜಿಯಿಂದ ಸಂದಿಯಲ್ಲಿ ತಿಎದಾಗ ಹಾವು 
ಹೊರಬಂತು (69). ಭರ್ಚಿ : ಕೆಲವು ಸಮಾಜಗಳಲ್ಲಿ ಭರ್ಚಿಯನ್ನು 
ಗುರಿಯಿಟ್ಟು ದೂರದಿಂದ ಎಸೆದು ಪ್ರಾಣಿಗಳನ್ನು ಕೊಲ್ಲುತ್ತಿದ್ದರು 
(8 ೫ಾ- 39). ಭರ್ಜಿ: ಗಂಡುಕೊಡಲಿ. ಭರ್ಜಿ, ಗುರಾಣಿ ಎಲ್ಲವನ್ನೂ 
ಧರಿಸಿದ್ದೆ (ಅರ್ಕುಳ. 3೨); ಕಾಸಕ" ಸಿವಾಯಿಯೊಬ್ಬನು ತನ್ನ ಬಂದೂಕ 
ವನ್ನೂ ಭರ್ಜಿಯನ್ನೂ ಕೈಯಲಿ ಹಿಡಿದುಕೊಂಡು ಕೆಲವು ಸಮಯದಲ್ಲಿ 
ಆ ಬಾಗಿಲನ್ನು ಕಾಯುತ್ತಾ ನಿಂತಿರುತ್ತಾನೆ (ುಲೆನಾ: ೨೩)- 

[.- ಹಿಂ. ಬರಛಾ, ಬರಛೀ ; ಮರಾ. ಬರಚೀ, ಬರಛೀ, ಬರಶೀ] 
ಬರ್ಚಿಗಾರ (ನಾ). ಈಟಿಯಂನ್ನು ಹಿಡಿದಿರುವವನು ; ಬರ್ಜಿಯಿಂದ 


೬೨೬೦ 


ಬರ್ದಿಲ (ನಾ). ೧. ಸಾವಿಲ್ಲದವನು; 


ಹೋರಾಟ ನಡೆಸುವ ಸೈನಿಕ : ಬರ್ಚಿಗಾರರ ಬಲವೆ ಬೀಡಾರ ಬಿಟ್ಟಂತೆ |: 


ಒಟ್ಟಿಲದಲಿ ಜೋಳದ ನೆಲುವು (ಸಗೀ.  ೨೨-೩)- 
[ಬರ್ಚಿ + _ ಗಾರ (.ಆ - ಕಾಣಿ)? 
& ಬರ್ಚಿಸು 'ಬಚ್ಚಿಸಂ,' ನೋ. 
ಸಿ ಬರ್ಚು "ಬಚ್ಚ,' ನೋ. 
ಬರ್ಜಿ "ಬರ್ಚಿ' ಮೋ. 


ಬರ್ದು, 


ಬರ್ತರಫ್‌ “ಬರತರಫು' ನೋ. 

ಬರ್ತರ್ಫ್‌ "ಬರತರಫು' ನೋ. 

ಬರ್ದ (ನಾ). ಜಾಣ್ಮೆಯುಳ್ಳವನು ; ಬುದ್ಧಿ ವಂತ: ರತಿಪತಿಯ 
ರಾಜಧಾನಿಯ ಚತುರೆಯರೊಳ್‌ ಸುಖಪ ಬರ್ದನೀ ಗ್ರಾಮ್ಮೆಯನೇಂ 
ಕ್ಷಿತಿಪಾಲ ನೆನೆಗುಮೇ ಮಾಳತಿಗೆರಗಿದ ತುಂಬಿ ನೆನೆಗುಮೇ ಮಿಕ್ಕಲರಂ 
(8s. ೦೦-೦೪) - [ಬರ್ದು 3. - ಅ] 

ಬರ್ದಂಡು “ಭರದಂಡು' ನೋ. 

ಅಮರ ; ದೇವತೆ : “ಆಗಸ 

ವಟ್ಟೆಗರು ಸಗ್ಗಿಗರು ಬರ್ದಿಲ [ಕಾಕಾಂ- ರ್ದುಗ]ರೈದೆ ಯಾ ವೆಸರು 

ಸಲ್ಫುದು ಸುರರ್ಗೆ ” (ಕಣ್ಗಮಂ- ೦೦) ; ಸಗ್ಗಮಂ ಸಾರ್ದು ಮುಗಿಲ್ದೇರ 

ನನಟ್ಟಿ ಬರ್ದಿಲರಂ ಸೋಲಿಸಿ, ಕನ್ನೆವೆಣ್ಣಳಂ ಸೆಅ್‌ವಡಿವಂ (ಉದ್ಕುತ. 

3೯-೦೯) ; ಬಲುಗಬ್ಬಿಗನೊಬ್ಬನೆ ಬಾಳ್ವ ಬರ್ದಿಲಂ (೧900. ೦೦೮-6). 

೨. ದೇವತೆಗಳ ಲೋಕ ; ಸಂರಲೋಕ ; ಸ್ವರ್ಗ : “ಬರ್ದಿಲಂ, 

ಸಗ್ಗಂ -ಈ ೨ ಸ್ವರ್ಗದ ಪೆಸರ*'' (ಕಕಸಾ. ೪6-0೭) ; ಬರ್ದಿಲಂ ಸಗ್ಗಕ್ಕೆ 

ವೆಸರ್‌* (ಕಮದ: ಇಇ) ; ಶ್ರೀರಂಗರಾಜಂ ಅಪುತ್ರನಾಗಿ ಬರ್ದಿಲಮನೈದ 

ಲೊಡಂ (ಕಳವಂ- ೨-೦೫)- 


ಬರ್ದಿಲರ ಬಡಗಿ ಎ ದೇವತೆಗಳ ಬಡಗಿ; ವಿಶ್ವಕರ್ಮ : ವೆಸರ್‌ 
ನಳಂ. ಬರ್ದಿಲರ ಬಡಗಿಗೆನಗೆ ಪುಟ್ಟಿದಾತಂ (ಶ್ರೀ ರಾತಾ. ೩೪೭-೩). 
[ಬರ್ದು + - ಇಲ] 
ಬರ್ದಿಲನಾಡು (ನಾ). ಇ ಬರ್ದಿಲ ೨: ವಪಗೆದೊರೆಗಳುಮೊಂದಿದರಾ 


ಬರ್ದಿಲನಾಡ ಬಾಟಕ್ಕಿಯ ಸಿರಿಯಂ (ಅಪ್ರಕಿ: ೦೬-೪೪) ; ಕರ್ವೆಟ್ಟುಗಳೀಗಳ* 
ಪೂರ್ವವೈರಮಂ ಬಗೆದು ಬರ್ದಿಲನಾಡಿಂಗೆ ದಾಟಡಲೈ ದಂಡೆತ್ತಿ ಪೋಪು 
ವಕ್ಕುಂ (ರಾಮಕ್ಕ - ೩-೩) - [ಬರ್ದಿಲ 4 ನಾಡು) 

ಬರ್ದಿಲವಟ್ಟೆ (ನಾ). ಸ್ವರ್ಗದ ದಾರಿ ; ದೇವಲೋಕದ ಮಾರ್ಗ ; 
ಆಕಾಶ ಬರ್ದಿಲವಟ್ಟೆಯೊಳ್ಳೆತರುತಲಿರ್ದ ಹನುವುನಂ 
ತಿಳಿದಳಾ ಸಿಂಹಿಕೆ (ಶ್ರೀರಾಮಾ- ೪೦೦-೨೦೪) , [ಬರ್ದಿಲ 4 ಬಟ್ಟೆ] 

ಬರ್ದಿಲಾಣ್ಮ "ಬರ್ದಿಲಾಳ್ಮ' ನೋ. 

ಬರ್ದಿಲಾಳ್ಮ, ಬರ್ದಿಲಾಣ್ಮ (ನಾ). ದೇವಲೋಕದ ಒಡೆಯ ; 
ಸ್ವರ್ಗದ ರಾಜ ; “ಬರ್ದಿಲಾಳ್ಮ[ಶಾ8ಾಂ. ನ್ಮ) ಸಗ್ಗಿಗರೆಆಕಿಯ 
ಸುರಪತಿಯ ನಾಮಮಕ್ಕೂಂ” ( ಕ್ಮ್ಮಮಂ. ೦೦). ಬರ್ದಿಲಾಣ್ಮ : 
ಬರ್ದಿಲಾಣ್ಮನಾಗಿರ್ದೊಡಲ್ಲದೆಯೆ ಓರೊರ್ವನುಂ ಬೇಗುದಿಯಳೊಂದೆ 
ಬಗೆ ತೊಟಲ್ಹಪನ್‌ (ಅಡ್ಕ ಶ್ರ. ೩-೫೬). [ಬರ್ದಿಲ--ಆಳ್ವ) 

ಬರ್ದಿಸು (ಕ್ರಿ). ತಾಳಿಸಂ ; ಬಾಡಿಸು ; ಹುರಿ: ತತ್ತಟಗುದಿದು 
ಕಾಯ್ದ ಕಾಯ್ಗೊಂಡದೆಣ್ಣೆಯೊಳರ್ದಿ ಬರ್ದಿಸುತ್ತ್ತಿಮಾಪಾದಮಸ್ತಕಂ 
ಬರಂ ಮೃತ್ತಿಸಿ ಪತ್ತಿ ತಿದಿಯುಗಿಯಂತ್ತೆ (ಅಶ್ರು. ೧೦-೦೦ ವ). 

(ಬರ್ದು, * - ಇಸ್ಮು] 

ಬರ್ದು, (ಕ್ರಿ). ೧. ಸಾಯಂ ; ಮರಣವನ್ನು ಹೊಂದು ; 
“ಬರ್ದು-- ಮರಣೇ” (ಕನುರಾ) ; ಶೂದ್ರಕನ ಪೊಳಿವ ಸುರಿಗೆಯ 
ಮೊನೆಯೊಳ* ಪೊಂಗಿ ಸೊಡರ್ಗುಡಿಯ ಮೇಲೆ ಪತಂಗಂ ಪಾಯ್ವಂಂತೆ 
ಪಾಯನ್ಹಿ  ಬರ್ದುದು ಸಿಂಗಂ 0009 ಶೂದ್ರಕ) ; ಅತಿ 
ಶೋಕಾಗ್ನಿಯೊಳರ್ದು ಬರ್ದು [ಶಾಕಾಂ- ಬ್ಹು] ಪುದಿದಾತ್ಮಧ್ಯಾನದಿಂ . . . 
ದುರಂತದು;ಖಮನುಣಲ್ಫ್ರೇಡ ( ಆರಿಪು- ೩-೩೬ ). ೨. ನವೆ; ಬಾಡು; 
ಸೊರಗು : ಪರಮಮಿತ್ರಾ ಇಂತೇಕೆ ಬರ್ದಿ[ಶಾಕಾಂ. ಬಿಟ್ಟು] ಬಂಬ 
ಬಾಡಿ ಪಾಡಬಂದುಬ್ಬೆ ಗಂಬಟ್ಟಿರ್ದೆ (ವಡ್ಮಾರಾ- ೩೯-3). 

[ದೇ. ॥ ತಮಿ. ವರುನ್ನು] 
“ಬಾಲ, ಪರಾ. 


(ಉಪ್ಮಸಾ. 


[ಬರ್ದು 


ಬರ್ದು, ಬದ್ದ 


ಬರ್ದುಂಕಿಸು, ಬದುಕಿನು. ಬರ್ದಾಕಿಸು 


ಬರ್ದು, 


ಬರ್ದು, (ನಾ). ೧. ಸಾವು; ಮರಣ : "ಬರ್ದೆನಲ್‌ ಸಾವು” (ಕಠ್ಮಮಂ- 
೪8); ಎನ್ನೊಳ್‌ ಕೂರ್ಶಿರಪ್ಪೊಡೆ ಬರ್ದಿನ ಪೊರ್ದಿನ ಮುನ್ನಮೆ 
ಶ್ರೀರಘನಾಯಕಂ ಕಣ್ಣುರೆ ಕಂಡು ಧನ್ಮನಪ್ಪಂತು ವರಮಂ ಕರುಣಿ 
ಪುದು (ಕಾಶಾಕ್ಕ- ೧೪೦-೦೦). ವಿ. ಸಾವು ಇಲ್ಲದ ಸ್ಥಳ; ಸ್ವರ್ಗ: 
“ಬರ್ದೆನೆ ಸ್ವರ್ಗಮೆಂದೆನಿಪುದುಂ” (ಕರರ- ೭೨)- [--ಬರ್ದು) 
(ನಾ). ಜಾಣ್ಮೆ; ಪ್ರೌಢಿಮೆ: ಕೌಶಲ: 
“ಬರ್ದೆನೆ ಪೌ ್ರಧಯೊಳಕ್ಕು 0” (ಕರಾ, ೧೬) : ಉಪರಿಚರಮಹಾ 
ರಾಜನಿಂದಗ್ಗಳಂ ಪೆಜರಾರುಮಿಲ್ಲವಿಹ ಸಂಸಾರದೊಳ್‌ ಬರ್ದ ಬಾಟನೀ 
ತನೆ ಬರ್ದನೆಂದು ಪೊಗಟಿಕ್ಟೊಡೆ (ನಡ್ಮಾಣ, ೦೩೬-3೦); ಮಸೆದ 
ಮದನನ ಪೊಳೆವಲರ್ಗಣೆಗಳಂತೆ ಕಣ್ಣೊ ೪" ಬೆಳೆದೆಳಸಿ ಬಂದಿರ್ದ ಪಾಟ 
ದಾಟದ ಮುದ್ದಿನ ಬರ್ದಿನ ಪರಿವಾರದೇವಿಯರುವಂಂ . * ಕಂಡು 
(6ರಿಫು. ೨.೬೩೫ ವ); ಆ ಸರಸತಿ ಕೂರ್ಮೆಯಿಂದೊಸೆದು ವಣಾಡುಗೆ 
ಕಬ್ಬದ ಬರ್ದಿನೇಬಿಕ್ಸಿಯಂ (6ಬ್ಮಳಾ. ೩) ; ಅಧರಾಮೃತಮಂ ನಿಚ್ಚಂ 
ತಣ್ಣನೆ ಸವಿವ ಬರ್ದುಳ್ಳರ್ಗೆ ಬರ್ದಿಲರೇಂ ಪಾಸಟಿಯೆ ? (ಕಾಶತಿತೃ. 
೬೦-೦೮)- “ಬರ್ದುಗ' ಪರಾ. ಬದ್ದು ; ಅತನಂ ಕಾಣಲೊಡಂ 
ಕರಂ ಬಯಸಿ ತಾಮೆಜಕಿದಟ್ಟುವರಟ್ಟಿ ಕೂಡೆಯುಂ ನಾ[ಣಿ]ಲಿವನ್ನರಾದ 
ರೆನುತೊಂದು ವಿದಗ್ಧತೆಯಿಲ್ಲ ಬದ್ಧಿನೊಳ್‌ ಪೂಣಿಕೆಯಿಲ್ಲ ಬಾಲಕಿಯೆ) 
ಯೆಂತುಗೆ ಕೂಡುತೆ ಗೆಲ್ವೆಯಾತನಂ (ನಿಂಹರಿ. ೩-೬೦). [?] 

(ಕ್ರಿ). ೧. ಕಾಪಾಡು ; 
ರಕ್ಷಿಸು: ನಿನ್ನೊಳಗೀಕೆ ತಂನೆಯೊಲವೆತ್ತಾ ಪಾಂಗುಮಂ ಪೆಂಡಿರೊಳ್‌ 
ಸರಿಗಂಡೀಕೆಯ ನೀಂ ಬರ್ದುಂಕಿಪುದು (ಕಾಳುಂಶ- ೩೬-68). ವಿ. ಮುಕ್ತ 
ಗೊಳಿಸು ; ಬಿಡುಗಡೆ ಮಾಡು ; ವಿಜಯನೆಂಬ ಕುಮಾರನುಂ 
ಪರಿದು ತಂತ್ರಂಬೆರಸು ಪೋಗಿ ಏನಾನುಮೊಂದುಪಾಯದಿಂದೊದ್ದಾಯನನ 
ಸೆಜಕಯಂ £ಯಿಂ 3 ಬರ್ದುಂಕಿಸಿ ರಾಜಗೃಹಕ್ಕೊಡಗೊಂಡು ಪೋದೊಡೆ 
(ನಠ್ಮಾಉ- 0೦೬೩-೦೩). ಬದುಕಿಸು : ೧. ಸದ್ಭಾವನೆಯೆ ಪ್ರಸನ್ನ 
ವಾಗಿ ಚಿದ್ದಿಂದುವಿನೊಳು ಪ್ರತಿಬಿಂಬಿಸುತ್ತಿಪ್ಪ ಚೆದ್ದ $ಹ್ಮವನೊಳಕೆ ಇಂಡ 
ಮಹಾಶರಣರ ತೋಟ ಬದುಕಿಸಾ ಎನ್ನ (6ರಕ- ೦೬-೪೨) ; ಶಿವಾಚಾರ 


ಶಿವಭಕ್ತಿ . ಶಿವಶರಣರ ಸಂಗ ಇವನೆ ಕರುಣಿಸಿ ಬದುಕಿಸಯ್ಯ ಎನ್ನ 
(900ಕೇ. ೧೪೮-೦೪) ; ಬದುಕಿಸು ನನ್ನೊಡೆಯನ ದಮ್ಮಯ್ಯ (ಕೋಗಿಲೆ. 
8೦-೩8). ಹ. ಬದುಕುವಂತೆ ಮಾಡು ; ಜೀವವುಳಿಸು : ಅಂದು 


ಮೃತಸಂ ಜೀವಿಯೌೌಷಧಿಯಿಂದ ಬದುಕಿಸಿ ಮನೆಗೆ ತಂದನು (ಸಂಳಶ: ಶಂ. 
3-08) ; ಅಮ್ಮೈೈಯ್ಯನಿಗೆ ವುರಣಸಂಭವವಾದರೆ ಮಾರ್ಕಂಡೇಯನಂತೆ 
ಈಶ್ವರನನ್ನು ಮೆಚ್ಚಿಸಿ ಬದುಕಿಸಿಕೊಳ್ಳುವೆನೆಂಬ ಭರವಸೆ (ಕೊಗಾಳ್ಮ. ೩3): 
ಬರ್ದುಕಿಸು : ೧. ಅವರೆನ್ನಂಘ್ರದ್ವಯದೊಳೆಜಗಿ ಬರ್ದುಕಿಪುದೆಂದಂ' 
(ಐಕಳು, 6-೦೯3). [ಬರ್ದುಂಕು + - ಇಸ್ಕು] 
ಬರ್ದುಂಕು, ಬದುಂಕು; ಬದುಕು, ಬರ್ದೂಕ್ಕು, ಬಬ್ಟುಂಕು (ಕ್ರಿ) 
೧. ಜೀವಧಾರಣೆ ಮಾಡು; ಪ್ರುಣವನ್ನುಳಿಸಿಕೊಳ್ಳು; ಜೀವಿಸು : 
ಕರ್ಮಕ್ಕೋಡಿ ಬರ್ದುಂಕಲ್ಮ ಮಜವರಾರ್‌ ಭೂತಳದಬೊಳ್ಳ್ಗ(ಳಂರಾ. ೦-೬೨): 
ಪಗೆವರೊಕ್ಕಲೊಳೋವೆನಲೊರ್ವರಿಲ್ಲದಂತಿರೆ ತವೆ ಕೊಲ್ಲುಮಂತುಮರಿ 
ಕೇಸರಿಗಾಂತು ಬರ್ದುಂಕಲಕ್ಕುವೆ ಮೇ (ಶಂಕರಾ. ೯-೩೭); ನಲ್ಲರ ಕೂಡು. 
ಎಸೆಯೆ ಬರ್ದುಂಕುವುದರ್ಕೆ ನಿಮಿತ್ತಮಾಗದೇ (ಕಾದಾಉ. ೩೨೪). 
೨. ಜೀವನವನ್ನು ನಡೆಸು; ಬಾಳನ್ನು ಸಾಗಿಸು; ಹೊಟ್ಟೆ ಹೊರೆ : 
ಸೇವಕಂ ಚಡ ೪6ಗು ಗಂ ತದನ ತಕ ಪ್ರಧಾನರ್ಗಂ . . ಭೀತ 
ನಾಗಿರಲ್ವೇಬ್ಮುಂ, , . ಇಂತು ಲಘುತರಮಪ್ಪ ಸೇವೆಯಿಂ ತನ್ನಿಚ್ಛೆಯೊಳ* 
ಬರ್ದುಂಕುವ ಶುನಕ ಲೇಸು (ಶಂತಕಂ. ೩೨-೨೦); ಹರಹರ ಕರ್ಮದೊಳ್‌ 
ಬಳಲದಿಂತು ಬರ್ದುಂಕಿದೆನೈ ಸದಾಶಿವ ನರಪರ ಸೇವೆಯೊಳ್‌ ಕುಧಿಯ 


೬೨೬೧ 


10 


15 


20 


ಬರ್ದುಂಕು 


ದಿಂತು ಬರ್ದುಂಕಿದೆನೈ (ಕಣಕ, ೨೩). ೩. ಬಿಡುಗಡೆಯನ್ನು ಹೊಂದು: 
ಮಂಕ್ತವಾಗು : ಆಕೆ ಮದನನ ಕೆಯ್ಕಿಂ ಬರ್ದುಂಕಿದರಲಂಬು ಬರ್ಪಂತೆ 
ಬಂದು (ಶಂಕಳಾ: 4-09 ನ), ಬಂದುದು ಮದನನ ತಿರುವಿಂ ಬರ್ದುಂಕಿದ 
ಲರಂಬಿನವೋಲ*್‌ ಯ(ಸುಕುವತಿ. ೪-00೬); ಸೆಜಿಕಯಿಂ ಬರ್ದುಂಕಿದಂ 
(ಾತಾಳೂ. ೪0 ಉಣ). ೪. ಸಾರ್ಥಕತೆಯನ್ನು ಹೊಂದು ; ಕೃತಾರ್ಥ 
ವಾಗು ; ಧನ್ಯತೆಯನ್ನು ಪಡೆ : ಬಂದ ಭವಂಗತಿಸುಖಮುಖದಿಂದಂ 
ಮೆಯ್ಕಿಕ್ಕಿ ಹರ ಬರ್ದುಂಕಿದೆವೆನುತುಂ (೧6೪. ೦-೦). ೫. ಜಾರು; 
ನಂಸಂಳು; ತಪ್ಪಿಸಿಕೊಳ್ಳು ್ಸಿ : ಆದಂ ತರ್ಪರಗಿಳಿಯನೊಂದು ಗಿಡುಗನೆಡೆ 
ಗೊಂಡು ಜಗುನೆಯಂ ಪಾಯ್ತಾಗಳುಗಿಬಗಿಮಾಡಿದಾಗಳದಆ ಕೈಯಿಂ 
ಬರ್ದುಂಕಿ ತೊಲ್‌ಯೊಳಗೆ ಬಿಟಕ್ಲೊಡೆ (ಶಂಶಕಾ- ೦-೬5 ಠ) ; ತತ್ಸಲಂಗಳ 
ನಮೃತೋಪಮಂಗಳನಾರೋಗಿಸುತ್ತುಂ ಸುಖದಿನಿರ್ದೋದುದಿವನಂ ತನ್ನ 
ಕೈ ಯಿಂದಂ ಬರ್ದುಂಕಿದ (೫೫. ಬಿದಿರ್ದ] ಪಣ್ಣಂಬೋಧಿವುಧ್ಯದೊಳ್‌ 
ಬಟ್ಟು ದುಂ (ಶಂಕತಂ. ೨೭೭-೦೭). ಬದುಂಕು : ೧. ಈ ನ್ಫಿಪನಂ ಕಾವ 
ವನಾವ ಆಚನ್ಸಿಪನಮೆನಿಯಿಸೆ ಬದುಂಕುವನ್ನ ರುಮೊಳರೇ (ಸ%ಇಇ. ೩1-1, 
೬೯-೦೦; ೩088); ನಿನ್ನೊಳಂ ತೆೊಡರ್ದು ಕಾದಿ ಬದುಂಕುವನೇಂ 
ತ್ರಿಣೇತ್ರನೋ (ಎಳ. ೪1, ಕಡೂರು. ೦೪೯-೪೭: 1206). ೪. ರುದ್ರರಿರ 
ನಾನಾವ ಕಾಲದೊಳದ್ರಿಜೇಶನ ಪದಯುಗವನುದ್ಯದ್ಧ ಎತಿಯೊಳರ್ಚಿಸಿ 
ಬದುಂಕುವ ಪುಣ್ಮ್ಯವಾದಪುದೊ (6ಸಫು. 98-9೩). ಬದುಕು, : ೧. ತಳವಣಿ 
ಕಳ್ಳರ ಬಾರಿಯೊಳೆೊಳಗಾಗದೆ ನಿನ್ನೆ ಬದ್ದುಕಾಕಾಂ. ರ್ದು,ಕಿ ಬಂದಂದ 
ಮಿದಾರಳವೀಗಳುಂಬಂ (ಸಕುರ: ೭-೨೪); ಸೂನು ಬದುಕಿದೊಡಿಂದು 
ನಿನ್ನಂ ನೋನುವೆವು (ಇಳು. ೪6-೦೯); ವಿಷದ ಹುಟ್ಟಿಯೊಳೆಜಗಿ ನೊಣ 
ಜಿ:ವಿಸುವುದೇ ಶಿವಶಿವ ಕುಮಾರನ ಮುಸುಡ ಮುಂದಕೆ ಬಿದ್ದು ಬದುಕುವು 
ದುಂಟಿ ಭಟನಿಕರ (ಕುನ್ಮಾರ್ರೋ- ೬-90). ವಿ. ನೀರ ಬೊಬ್ಬುಳಿಕೆಗೆ 
ಕಬ್ಬುನದ ಕಟ್ಟು ಸುರಕ್ಷಿತವ ಮಾಡುವ ಭರವ ನೋಡಾ .. ಸಂಗಮ 
ದೇವನ ಪೂಜಿಸಿ ಬದುಕುವೋ ಕಾಯವ ನಿಶ್ಚಯಿಸದೆ (04ರ. ೧೬೨); 
ತೊತ್ತಿರೊಳೀ 'ತಳೋದರಿ ಬೆರೆಸಿ ಬದುಕಲಿ ಕರ್ಣ ಕಳುಹಿವಳ 
(ಕಾಸ: ೧8-೮). ೪. ನೀನೊಲಿದ ವಿಭೂತಿಯ ನಾನು ಧರಿಸಿ 
ಬದುಕಿದೆನು ಕಾಣಾ (6ರ. 06-99); ನೀವೆನ್ನ ಮಂದಿರದೊಳಾರೋಗಿಸಿ 
ದೊಡಾನಿಂದು ಬದುಕುವೆನು (0ಸಪು. ೬೦-3) ; ಬದುಕಿದೆನು. ಬದುಕಿದೆನು 
ಭವ ಎನಗೆ ಹಿಂಗಿತು (ಕಳ. 6೩-೪ ಕಂ). ಬರ್ದುಕ್ಕು : ೧. ನೀನ್ನುಡಿದು 
ಬರ್ದುಕಿದೈ ಪೆಅರೆನ್ನಿದಿರೊಳ ನುಡಿದು. ಕರ್ಣನಂ ಬರ್ದುಕುವರೇ 
(ಕಂಶಳಾ. ೧೩-೨೬); ಪಿರಿದಪ್ಪಾಪತ್ತೆಲ್ಲಮಂ ಬಿದಿರ ಗಂಟಂ ಕಡಿ 
ವಂತಿರೆ ಕಡಿದು ಬರ್ದುಕಿ ಬಂದೈ (ರಠರ್ತಿಕ್ಕು. ೩-೨೪೬; ಈಸು 
ಲರ್ವಿಜ್ಞಣಿಗೆಯನಿನಿತಾಯಾಸದೆ ಬೀಸಲೇಕೆ , ಈಯೆಲರಿಂ ಬರ್ದುಕ 
ಲೇೇತುಮಾನಾರ್ತವೆನೇ (ಕಂದ್ರಶುು. 6-60). ೨. ಜನಪತಿಗಳ್‌ ನಂಡಿಯಲ್‌ 
ವಕಾರ್ದನಿಯಂತನುವದಿಸಿ ಬರ್ದುಕಲೊಲ್ಲದೆ ಮಾರ್ಕೊಂಡನುಚಿತವಿದೆಂದು 
ಮಾಣಿಪ ಮನುಜೋತ್ತಮರೆಲ್ಲಯಾನುಮಿರ್ಪರ* ಜಗದೊಳ್‌ (ಉರಂಈ: 
೩93) , ಖಳನಂ ಗುಣಗಣದಾವಾನಳನಂ ಸಮಗ್ರ ದೋಷಾವಿಳನಂ 
ಪೆಸರ್ಗೊಂಡು ಬರ್ದುಕುವನ್ನನದಾವಂ (ಠ್ರ್ನಭ್ಛ. 0-೩9). ೫. ನೀಲಾಂಜನೆ 
ಕರ್ಬಿನ ಬಿಲ್ಲಿಂ ಮಸೆದ ಮದನನಲರ್ಗಣೆ ಬರ್ದುಕಿತ್ತೆನಿಸುತ್ತೊಳ 
ಪೊಕ್ಕ೪ (೪೦. ೯-೦೪); ಸಲ್ಲಲಿತಗಾತ್ರೆಯೊರ್ವಳ್‌ ಮನೋಜನೆ 
ಬಿಲ್ಲಂ ಬರ್ದುಕಿದ ಶರಾಳಿಯಂತಿರೆ ಬಂದಳ್‌ (ರರ್ಕಾಕ್ಕು. ೬-೧೪): ೪ಉ. 
ನೆಳಲಾದುದು ಧಮ್ಮಿಲ್ಲಂ . . . ಶೀತಳತರ ಜಳಮಾದುದು ಕೋಮಳೆ 
ಯಧರಮರೀಚಿ ಪುಂಥನೇಂ ಬರ್ದುಕಿದನೋ (೧೪. 3-30); ಪರಮಗುರು 
ವವನಡಿವಿಡಿದು ಬರ್ದುಕಿಂ (ಕದ್ಮರಾ- ೮-೬೩): ಅಧಿಕಪರವಸ್ತುವಂ ಕಂಡ 


ವರಡಿವಿಡಿದು ಬರ್ದುಕು (0589. 4-36). ೫. ಬೀಸುವ ಚಾಮರಾಳಿ 


ಬರ್ದುಕಾಡು ೬೨೬೨ ಬರ್ದೆ 
ಸುಂದರಿಯರ ಕೆಯ್ಗಳಿಂ ಬರ್ದುಕ ಬಿಲ್ಲುವು (ಶಂಕರಾ ೬೨೪). ಹಿ ಜೀವನವೀ ಕುಟುಂಬಕ್ಕಿದು  ಉಪಾರ್ಜನೆ ಬದುಂಕಿದೆಂದೆನ್ನೆದೆ ಮೃಡನ 
ಸಂರಕ್ಷಿತವಾಗಿರು; ನೆಮ್ಮದಿಯಿಂದಿರಂ : ಪ್ರಿಯವನಿತಾಘನಸ್ಮನದಿ ಕಲ್ಲಿತದಿನಹ ಬಡಕಾಯಕದೊಳಿಂತು ಒದಗಿ ಪಡಿಯಂ ಕೊಡುತಿರಲು 


ಜುುಬಿನೊಳು . . , ಮಿಸುಪಾ ಗಭೀರನಾಭಿಯೊಳೊಳವೊಕ್ಕು 59ಮುುಕ 

ಜನಂ ಬರ್ದುಕಿರ್ದುದು ಬಂದ ಮಾಗೆಯೊಳ್‌ (ಕುಸುರಿ. ೬-೨೨): ವಾರಿಜ 

ಭವ ಶಕ್ರಾದಿ ದೇವತೆಗಳು ನಾರಿಯ ಕುಚಮಂಡಲವ ಸೇರಿ ಬರ್ದುಕಲೆಂದು 

ಮದನನ ವಖಂಗಡೆ ಮೋರ ಹೆಗ್ಗಾಳೆ ಸಾಣದಂದು (ಕೋಷಕ. ೬-೦೬). 

೩ ಬಟ್ಟುಂಕು : ೧. “ಬಟ್ಟುಂಕಿದಂ « ಜೀವಿಸಿದಂ; ಬಿಡಲ್ಬಟ್ಟಂ” 

(ಕಮದ. ೫0. ೦). 

[ದೇ.॥ ತುಳು. ಬದಿ, ಬದುಕು; ಕೊಡ. ಬದೀಕ್‌; ತೆಲು. ಬತುಕು, 
ಬದುಕು. ಬ್ರತುಕು, ಬ್ರದುಕು; ಕೋತ. ವದಕ್ಕ; ಕುವಿ, ಬತ; 
ಕೋಲಾ.ಪರ್ಜಿ. ಬದ) 

ಬರ್ದುಕಾಡು (ಕ್ರಿ). ತಬ್ಬಸಿಕೊಳ್ಳು; ಪಾರಾಗಂ : ನಲ್ಲಳ ಮುಖಾಂ 
ಬುಜಮಂ ನಡೆ ನೋಡಿ ನೋಡಿ ಸಾಯದೆ ಬರ್ದುಕಾಡಿದಂ ಜವನ ಬಾರಿ 
ಯೊಳಂ ಬರ್ದುಕಾಡದಿರ್ಕುಮೋ (602. 03-29); ಅಟ್ಟಿದ ನಿಮ್ಮ ಪೆರ್ಗಡೆ 
ಬರ್ದುಂಕಿದನೆಂಬುದನಿಂದ್ರಜಾಲಮಂ ತೊಟ್ಟಿನೆ ತೋ ಬಂದಾ 
ಬರ್ದಕಾಡಿದಂ (ಠಂಶಕಾ. ೪-೪೪). 
[ಬರ್ದುಕ್ಕು (ಆ ಬರ್ದುಂಕು) 4 ಆಡ್ಮು] 

ಬರ್ದುಕಿಸು “ಬರ್ದುಂಕಿಸು' ನೋ. 

ಬರ್ದುಕು, "ಬದರ೯ಂಕು' ನೋ. 

ಬರ್ದುಕ್ಕು. ಬದುಕ್ಕು (ನಾ). ೧. ಬಾಳು; ಜೀವನ ; ಕಬಂದವರ್ಗಬ್ವುದ 
ಬಕ್ತೂಡವರೇಟಿಕ್ವೊಡಮಂತವರಿಂ ಬಬಾಕ್ಕೆ ತಾಮುಟಿವೊಡಮೇಟರಂಶ 
ವರಣಂ ತಮಗಂ ಬರ್ದುಕಿಲ್ಲ (ಶಾಶಕಾ- ೨-೨೩); ಕಡೆಗಿವನ ಬರ್ಮುಕು 
ನೀರೊಳ್‌ ನೆರೆಯದಿರದೆಂದು  ಪೊಡವಿಯಾಡುವ ಮಾತಿಗೆಡೆಯಾಗಿ 
ರವಿ ಪಡುವಕಡಲೊಳಾಹಾ ಬಿಳ್ಳನು (ಛನಕಂ- ೩-೪೭). ವಿ. ಆಸ್ತಿ; 
ಸಂಪತ್ತು : ಗುರು ಸುಂದರನಂ ಸಲೆ ಕೀರ್ತಿಪರ್ಗೆ ಬಂಧುರತರ ವಸ್ತು 
ರಾಜಿಗಳನೀವುತೆ , , . ಬರ್ದುಕದೆಲ್ಲವು)ಮಂತೆ ಸಮಾಷ್ತಿಯಾಗಲ್‌ 

(ಜಾತ್ಕ. ೩-00-೩). ಬದುಕ್ಕು : ೧. ಗಣಿಸುವೊಡೆ ಎಮ್ಮಿ ರವು ಬದುಕು 

ಹರಣವು ನಿಮ್ಮ ಕರುಣವಲಾ (01ಫ. ೩೦-೨೪): ಹಸನಾಗಿ ಇದೆ 

ಬದುಕು ಇಯಲಾಜಕನ» ಎನಲು ಕುಸುರಿದಲ್‌ಯದೆ ಬಿಡರು 
ಯಮನವರು ಆಗ (ಕೃಕಂಠರ. ೨-೬೩೦-೩): ಹಳೆಯ ಭಾವನೆಗಳನ್ನು ಬೆ.ರು 
ಸಹಿತ ಕಿತ್ತೆಸೆದು ಬದುಕನ್ನು ಹೊಸದ ೈಷ್ಟಿಯಿಂದ ನೋಡುವುದನ್ನು ಕಲಿ 

(ಹೊಳಿ ೧೬೪). ೨. ಆತನು ಹಿರಿಯ ಮಗನಿಗೆ ತನ್ನ ಬದುಕು ಎಲ್ಲ 

ಕೊಟ್ಟು ಚಿಕ್ಕವನಿಗೆ ಚನ್ನಾಗಿ ವಿದ್ಯೆ £ಲಿಸಿದನು, (ಹಿರಿಯ ಮಗನು) ಕೆಲವು 

ದಿವಸಗಳಲ್ಲಿ ಆ ಬದುಕೆಲ್ಲ ಹಾಳುಮಾಡಿ, ಬಡವನಾದನು (ಈಂಯ. ೦-೭); 

ಗಳಿಸಿದ ಬದುಕು ಧರ್ಮಕಾರ್ಯದಲ್ಲಿ ವ್ಯಯಗೊಳಿಸದಿದ್ದರೆ, ಅದು 

ಬೆಂಕಿಯಿಂದಾಗಲಿ, ಇಳ್ಳರಿಂದಾಗಲಿ, ರಾಜನಿಂದಾಗಲಿ ಅಪಹರಿಸಲ್ಪಡು 
ತ್ತದಂತೆ | (6ಟ್ಕಕೂ. 36)- ಹ. ಸರಕು; ಸಾಮಗ್ರಿ; ವಸ್ತು : ಅವರ 
ಅರಮನೆಯಲ್ಲಿ ಇರುವಂಥಾ ಬದುಕು ಸರ್ವಶ್ವವನ್ನು ಲೂಟಿ ಮಾಡಿಕೊಂಡು 
ಬಾ (ಉತಂದ್ರ- ೪೪); ಕೆಲವರು ಕಳ್ಳರು ಕೂಡಿ ಒಂದು ರಾತ್ರಿ ಒಬ್ಬ 
ಸಾವುಕಾರನ ಮನೆಯ ಕನ್ನೆ ಕೊರೆದು ಸಿಕ್ಕ ಬದುಕು ತಕ್ಕೊಂಡು ಹೋಗಿ 

(ಬುಖಲಯಿ. ೩-9೧). ೪. ಕೆಲಸ; ಕಾರ್ಯ : ರಮಾವಲ್ಲಭನ ದರ್ಶನಕೆ 

ಏಐಸಾತೆಯಂ ಕರೆಯಲವಳೊಲ್ಲೆ ನಾನಿಲ್ಲಿರದೊಡೀ: ಬದುಕ ಸಾಗಿಸುವ 

ರಾರೆಂದು ಚಂಡಿಗೆೊಳಲು (ಕೈ ಬಂ. ೪-೬6); ಎರಡು ಆಳಿನ ಬದುಕನ್ನು 
ಒಬ್ಬನೆ ಮಾಡಿ ಸ್ವಲ್ಪಮಟ್ಟಿಗೆ ಸಣ್ಣಿಸಿದ್ದುನೆ ( ಕಕುಮ. ೪೦): ಈ ಹೊಲದ 
ಬದುಕು _ ಹದಗೊಳಿಸೋಣ ರಂಟಿಕುಂಟೆಯ ಹಿಡಿದು ಬೆವರು ಹರಿಸಿ 

(89ಬು). 06-30). *`. ಕಸಿಬಂ; ಉದ್ಯೋಗ; ವೃತ್ತಿ : ಇದುವೆ 


(ಅಪ, 9೭.೬). 
[ಆ ಬರ್ದುಂಕು./ತಮಿ. ವತುಕ್ಕು; ತುಳು. ಬದ್ಕ್‌; ತೆಲು. ಬ್ರತುರಂ; 
s| ಕೊಡ. ಬದೀಕೀ; ಕೋತ. ವದ್ಯ) 
ಬರ್ದುಕುಗೆಯ್‌ (ಕ್ರಿ). ಜೀವನವನ್ನು ಸಾಗಿಸು : ಬಾಳು; ಆಮಿನ್ನ 
ಟ್ಬುಂಡು ಬರ್ದುಣುಗೆಯ್ವದು ದಿಟಮೇ (ಕರ್ಣನು. ೨೦೫ ನ್ಮಾಕ್ಕಾ). 
[ಬರ್ದುಕ್ಕು + ಕೆಯಕ*,] | 
ಬರ್ದುಗ (ನಾ). ಜಾಣ; ನಿಪುಣ; ಪ್ರೌಢ: “ಬಿತ್ತೆಗನೆಂದುಂ, ಬರ್ದುಗ 
ನೆಂದುಂ ಪ್ರೌಢಂ" (ಕಠತಾ. ೬೦-೩೩೬); ಪಗೆ ಕೆಳೆಯೊಳ್‌ ಕೆಳೆ ಪಗೆಯೊಳ್‌ 
ನಂಬುಗೆ ಚಲ್ಲವತ್ತರೊಳ್‌ ಬರ್ದುಗರೊಳ್‌  ಜರ್ಬಾರ್ಗಮುಂಟು 
ಮಾಡವೆ ಕೇಡ೦ (ಠೀತಿನುಂ. 1, ೧೦೫). [ಬರ್ದ್ನ್ಮ್ಮ + - ಗು 
ಬರ್ದುಗಾರ್ತಿ (ನಾ). ಜಾಣೆ; ನಿಪುಣೆ; ಪ್ರೌಢೆ: ಬರ್ದುಗಾರ್ತಿಯರ 
ಬಹಿರಂಗಣಂಗಳೊಳ್‌ ಆಳವಟ್ಟ ಕಂಭಂಗಳಲ್ಲಿ ನೆಗಟಕ್ತಿಗೆತ್ತಿ ತೆತ್ತಿಸಿದ 
ಸೌಭಾಗ್ಯ ಘಂಟೆಗಳೊಳಂ (ಪೃತೃಪು. ೨-೬೭ ಕ). 
[ಬರ್ದು 4+ «ಎ -ಕಾಅ+ ತ್ಮಿ (ಆ - ಇತ್ತಿ) 
ಬರ್ದುಗೆ (ನಾ). ಸಾವು; ಮರಣ: “ಬರ್ದುಗೆಯೆನೆ ಸಾವು” (೪೫೩. 
0೩); ಎಳಮಾವೇ ತಳಿರುಯ್ಯಲೇ ಕೊಳೆ ತಗುಳ್ಲಿಂದೋಳಮೇ . . . ಕರಂ 
ಬರ್ದಿದೆಂ ಗಳ ನಿ:ವೆಂಬರುವೆನ್ನ ಬರ್ದುಗೆಯನಾ ನಲ್ಲಂಗೆ ಪೇಲಶಿಂ 
(ಇರ್ಕಾವ. 0೨೪); ಜನಪಂಗೆ ತತಿ*ಬೌದ್ಧಮುನಿಯ ಬರ್ದುಗೆ ಸುದ್ದಿವೇಳೆ 
(ಅ೫ತ: ೪-೨-3) ; ಆತನ ಬರ್ದುಗೆಯ ಶಾಂತಿಗೆಂತಾತಗೆ ಮಾಳಯಮೆನೆ 
ನೀಂ ಮಟ್ಟ ಜನ್ನದ ಹಸುವಂ ಪಿಡಿದೊಡೆ ನಿಮಗೆ ಮುನಿಸಾಯ್ತೆ | 
(ಕಾಮಾಕ್ಕ : ೦೧೩-೬). [ಬರ್ದು -ಗೆ) 
ಬರ್ದುಗೆಡು (ಕ್ರಿ). ಪ್ರೌಢಿಮೆಯಿಲ್ಲದಿರು : ಮನದಳಿಪಿಂ ತಮಾಳಲತಿ 
ಕಾಂಗಿಯರಾಟಿಸೆ ಬರ್ದುಗೆಟ್ಟು ಕೂಂಚನಲತಿಕಾಂಗಿಯರ್‌ ಬಯಸೆ. . . 
ಸಂದ ನಿನ್ನ ಮುನ್ನಿನ ಚರಿತಂಗಳಂ ನೆನೆಯದಿರ್‌ 
[ಬರ್ದು + ಕೆಡು,] 
ಬರ್ದುನುಡಿ (ನಾ). ಜಾಣ್ಮೆಯಿಂದ ಕೂಡಿದ ಮಾತು; ಪ್ರೌಢೋಕ್ತಿ : 
ಒಪ್ಪಂಬೆತ್ತಿನಿದಾದ ಬರ್ದುನುಡಿಯುಂ ತಳ್ತೋಜೆಯಂಂ ನಿಲ್ವಿನಂ. ನ 
ಪಲರೆಲ್ಲರ್‌ ತಿರ್ದಿದಿ: ಕಬ್ಬಮೆಂತಪ್ಪಂಗಂ ಪೊಸಮುತ್ತಿನೆಕ್ಕಸರದಂತೆಂದುಂ 
" ಕೊರಲ್ಲೊಳ್ಳದೇ (ಳನ್ನಳಾ. ೫). [ಬರ್ದು + ನುಡ್ಮಿ] 
ಬರ್ದುವೆಣ್‌ (ನಾ). ಎ ಬರ್ದುಗಾರ್ತಿ :  ಅಲರ್ಗಳನಾಂತ ಪಾದರಿ 
ಗಳೊಳ್‌ ತರದಿಂದೆಟಗಿರ್ದ ತುಂಬಿಗಳ* ಪಲವು ಬಸಂತನೊಲ್ಹೊಲಿಸಿ ಕಾಡುವ 
ರೂಡಿಯ ಬರ್ದುವೆಂಡಿರಂ ನಿಲೆ ಸಅಕಿಗೆಯ್ವೆ ನೆಂದು ಪಲವಾಗಿರೆ ಮಾಡಿದ 
ತನ್ನ ಬಳ್ಳಿಸಂಕಲೆಗಳಿವೆಂಬಿನಂ ಬಗೆಯನಿರ್ಕುಳಿಗೊಂಡುವು (ಕಳ ೩೬) 
[ಬರ್ದು 4 ಪಣ") 
ಬರ್ದೆ, ಬದ್ದೆ, (ನಾ). ೧. ಪ್ರೌಢೆ; ಜಾಣೆ ; ನಿಷುಣೆ : ವ್ಯಾಳಗಜಂಗಳು 
ಮನಂಕದ ಬರ್ದೆಯರುಮನುಗಿಬಗಿಮಾಡಿದ ಸಂತೋಷದೊಳ್‌ ಬಳ್ಳಳಬಳೆದ 
ವಿಕ್ರಾಂತತುಂಗನ ನಿಡುದೋಳ್ಗಳ್‌ ಗಣಿಕಾಜನಕ್ಕೆ ಕಾಮಪಾಶಂಗಳುಮರಾತಿ 
ಜನಕ್ಕೆ ಯಮಪಾಶಂಗಳುಮಾದುವು (ಶಂಶಳಾ. ೨-೩೪ 5) ; ಬಯುಸಲ್‌ 
ತಕ್ಕಂದದ ಬರ್ದೆಯರೊಲವಿಂ ಬಯಸಿ ಬಂದೊಡಂ ಬಗೆಯದ ಬಲ್ಮೆಯ 
ನುಳ್ಳ ಸುಭಗನೈ (665. ೪-೩) ; . ಸಸಿಯಂ ಮೆಯ್ವೆಳಗಿಂದೆ. . . 
ಮೆಯ್ಸಣ್ಣನಂ ಪೊಸತಪ್ಪಗ್ಗದ ಗಾಡಿಯಿಂದೆ ಪಿರಿದುಂ ಬೆಳ್ಮಾಡಿ 
ಬೇಟ್ಬಂತುಟುಬ್ಬಸಮಂ ಮಾಡುವ ಬರ್ದೆಯರ" ಪಲಬರುಂ ಕಣ್ಣೇಂ 
ಬೆಡಂಗಾದರೋ (೪6೪. ೦೪); ದಾದಿಯರುಂ ಬರ್ದೆಯರುಂ ಬೀದಿಯ 
ಮನೆಯೊಳ್‌ ಪೊಗಟಕ್ಕಿವೆತ್ತೊಪ್ಪುವ ಮುತ್ತೈದೆಯರುಮಂತವುರದೊಳ್‌ 


38 


(ಅರಿಫು. ೨-೪೬) - 


ಬರ್ಜೆಗ 


. ಸೆಂದಣಿಸಿರ್ಪರ್‌ (960. ೪-೨೩), ೨. ಮಧ್ಯವಯಂಸ್ಸಿನವಳು; 
ನಡುಪ್ರಾಯದವಳು; ಪ್ರಬಂದ್ಧೆ : ಕೆಳದಿಯರಂದು ಪಿಂದೆಗೆದು 
ಮೋನದೊಳೊಂದಿರೆ ಬಬ್ಬ ಬರ್ದೆಯರ್ಕಳನುವಿನಿಂದೊಡಂಬಡಿಸೆಯುಂ ಬಗೆ 


ಗೊಳ್ಳದೆ. ... ಬೇವಸಂಗೊಳುತಿರೆ (ಳಂ. ೬-೨೪). ೩. ವಯಸ್ಸಾದ 
ವಳು; ವೃದ್ಧೆ; ಮುದಂಕಿ: ರಸಭಾವಂ ಪಿಂಗೆ ಶೈಧಿಲ್ಕಮದವಯವ |] 8 
ದೊಳ್ತೀವೆ . . . ಶಯ್ಕೆಗಿಂಬಾಗಿ ರಾರಾಜಿಸದಾದಂ ಬರ್ದೆಯಂ ಪೋಲ್ವ 


ಧಮಕೃತಿ ರಸಜ್ಞ ರ್ಗನಾದೇಯಮಲ್ಲೇ (ವೃ ಕಂ, ೦-೪೬); 
ರ್ಕಳಾಗಳಿ ಬಿಡದೊಡನೆಯ್ತಂದು ಬರ್ದೆಯಂ ಪೀಡಿಸೆ. , 
ಗುಡಿಗೆಯ್ದುತೆ ಶೋಕದಿಂದ ಪೊಡೆಗೆಡೆದುಸಿರ್ದಳ್‌* (ಹಾಕಾಸ್ಕೆ - ೪-0೩-೨೨). 
೪. ಸೂಳೆ; ಗಣಿಕಿಸ್ತ್ರೀ; ವೇಶ್ಯೆ: ಅಡರ್ದ ಕುಚದ್ದಯಂ ದಯಿತೆ 
ಬಿರ್ದುವಿದೇಕೆನೆ ಬರ್ದೆಯೆಂದಳಿಂತಡಿಗಡಿಗೋಪ ನೀಂ ಸರಸಕಾಮ 
ನಿವಾಸದೊಳಿಟ್ಟ ಕಯ್ಗಳಿಂ ಸಿಡಿದಿರೆ ತಮ್ಮೊಳಿಟ್ಟು ಸವಿದೋಜಾದ ದೂಸಟ್‌ 
ನೊಂದಹರ್ನಿಶಂ ಕೆಡೆದಪುವು (ಕ. 3-006) - ೫. ತಲೆಹಿಡುಕಿ; 
ಕುಂಟಣಗಿತ್ತಿ : ಪೊಸನಾರಂ ಕಲ್ಲೊಳಿತ್ತಲ” ತಿಆ*ಯಲರಲನಾಕಾಶದೊಳ್‌ 
ಗಾಳಿಯಂ ಖಂಡಿಸಲ" . .. ಆ ಬರ್ದೆಬಲ್ಲಳ್‌ (ವೃತಂ. ೨-೪). ಬದ್ದೈ : 
೧. ಬೇಟಕಾರ್ತಿಯರಿವರೀಕೆಗಳ್‌ ಬಸನಿಗಳ್‌ ಕಡುಬದ್ದೆಯರೆಂದುಮಾ 
ಲತಾಂಗಿಯರೆನಿಸಿರ್ದರಂ.ನಯದೆ ನೋಡಿದನಪ್ರತಿವೇಶ್ಶ್ಮಸಂಭವಂ (೨0೫0. 
೩-೪೮); ಬದ್ದೆಯರುಡಿಸಿದೊಡುಡಕಲ್ಹ ಕೊವರನಭಿನವಮದನಂ (ಈ9ಠಂಪು. 
೦-೩೪). ೪. ಕೋಳ್ಗಗ್ಗಳಮಾದ ಮನೆಗಂ ತೋಳ್ಸಗ್ಗಳಮಾದ ಬದ್ದೆಗಂ 
ಬೇಸತ್ತೂ (ಕಾಂತಿಪು. 6-೭6 5); ಮತ್ತಿನ ಗಂಡರ್ಮೊಜಕಯಲ್ಲರೆಂದು 
ಮನದೋ'ಗೆ ಬಟಾನೀರ್ಗುಡಿದ ಬದ್ದೆಯರೀ ಭವಮಿಂತೆ ಪೋದುದು 
ಮಜುಭವದೊಳಾದೊಡಮಿತನೊಳೆ ಬೇಟಮಕ್ಕೆಂದು ಪಠಿಸಿ ಪರಿಚ್ಛೇದಿಸಿ 
ಕಾಮಾಗ್ನಿಯಂ ಪುಗೆಯಂಂ (ಟರ್ಥಕೇ- 8-೨ ವ). 
ಬದ್ದೆ ಮನೋಹರ ಚೆತುರೆಯರನ್ನೂ  ಆಕರ್ಷಿಸಂವವನು ; 
p ರಾಷ್ಟ್ರಕೂಟಚಕ್ರವರ್ತಿ ನೃಪತುಂಗನ ಒಂದಂ ಬಿರಂದು: 
ವೈರಿಭಯುಂಕರಂ ಬದ್ದೆ (ಡೈ?) ವುನೋಹರಂ ಅಭಿಮಾನಮನ್ಹಿರಂ (ಇe: 
ಅವೋಘರಾಮಂ ಬದ್ದೆ ಮನೋಹರಂ (ಎಇ. ೪11, 
[ಬರ್ದು -- -ಎೃ) 
ಬರ್ದೆಗ, ಬದ್ದೆಗ (ನಾ). ಒಬ್ಬಾತನ ಹೆಸರು : ಬರ್ದ್ಮೆಗಂ ಕದಂಬಳಿಗೆ 
ಸಾಯಿರಮಂಮನಾಳುತ್ತಿರೆ ಸೇ 1, ಐನ, ೦೦೯-೩;930), ಬದ್ದೆಗ ; 
ಶ್ರೀಮಾನ್ಸುಧಿರ್ಬ್ಬದ್ದೆಗ ಭೂಮಿಭರ್ತ್ತೂಸ್ತಂನ್ಹಾಧಿ ಪಾಲೋಜನಿ 
ನಾಗಮಾರ್ಯಃ (146. 33-6-6೬; 9ನೆಯ ಕಕ); ಅವಾರ್ಯವೀರ್ಯಂಗೆ 


ತಡಿಗಳೊಡೆಯ 
, ಸುಂದರೇಶನ 


231. 306-03; 814); 


30೬-03; 860). 


ಬದ್ದೆಗಂ ಪಿರಿಯ ಮಗಂ (ಶೂಶನಾ- ೦-9೩). [ವ ಭದ್ರ---_ಗೃ? 
ಬರ್ದೆಗೆಯ್ತ (ದಾ). ಪ್ರೌಢಿಮೆಯುಳ್ಳವಳು ಮಾಡುವ ಕೆಲಸ : 


ಬಿರುದರ ಬಂಕಮಂ ಪೊಗಟ್ವ ಕೂ ಟಣಿತೋಳ್ಗೆ ಳಸರ್ಪ ಸೂಳೆವೆಂಡಿರ 
ಸೊಬಗಿಂಗೆ ಮೈಮಜಕದು ಮೆಚ್ಚುವ ಬಿಂಕದ ಬರ್ದೆಗೆಯ್ತದೊಳ್‌ ಬೆರಸಿ 
ದೊಡಂದೆ ಬರ್ದೆನೆನುಶಿರ್ಪ ಭುಜಂಗನೆ ತೋಳೊಳರ್ಕೆ 

[ ಬರ್ದೆ * ಕೆಯ್ತ] 
es (ನಾ). ಉರಿಯುವ ಅನಿಲದ ಅಥವಾ ಸೀಮೆಯೆಣ್ಣೆಯ 
ೇಪಗಳಲ್ಲಿ ದೀಪದ ಜ್ವಾಲೆಗೆ ಆಕಾರವನ್ನು ಕೊಡುವಂಥ ಭಾಗ ; 


(ರೀಉಾನ. ೨-೬೨). 


ಜೂ ಒಮ್ಮೆ ಹೊಗಗಟ್ಟವುದೊಮ್ಮೆ ಭುಗ್ಗೆನುವುದು ' ಬರ್ನರು 
ಕೆಟ್‌ ಲಾಟೀನು (ಇಂಕಾಶ. ೨308-೬). [— 0. Burner] 

ಬರ್ಪೆ 'ಬರ್ಫಿ' ನೋ, 

ಜಬರ್ಫ 'ಬರ್ಫು' ನೋ. 

ಬರ್ಫಿ: ಬರ್ಪೆ, ಬರ್ಫೆ (ನಾ). ಒಂದು ಬಗೆಯ ಸಿಹಿತಿಂಡಿ :1 46 
ಮಿಠಾಯಿ : ಬರ್ಫಿ : ಪದಾರ್ಥಗಳು : ಒಂದು ರಾತಲು ಹಾಲಿನ 


4೨೬೩ 


ಬರ್ಬರತೆ 


ಹುಡಿ: ೧/೪ ರಾತಲು ಸಕ್ಕರೆ . ಗೇರುಬೀಜದ ಚೊರುಗಳು 
(ಆಡ್‌, 000). ಬರ್ಪೆ : ವೇಡೇ ಬರ್ಪೆ ತಕ್ಕೊಂಡು (ಕುಂ ಐಯಿ. ೩-೪೮); 
ಚೆೊಕ್ಕಟವಾದಂತ ಬೆಂಡುಬೆನಕ: ಬರ್ಪೆ ತುಕ್ಕಡಿ ಕಲ್ಮಾಣಿಶಾವಿಗಳು 
(8ನಗೀ. 9. ಬರ್ಫೆ : ಮಸಾಲೆ ಮಿಶ್ರಿತ ಕೇಶರಬರ್ಫೆ ಪೇಡೆ 
ಮೊದಲಾದ ಖಾದ್ಮಪದಾರ್ಥಗಳನ್ನು ಇಟ್ಟಿದ್ದರು (ಕುಂಬಳ. 30. 
[ «ಪಾರ. ಬರ್ಫೀ, ಬರಫ್‌ ; ಹಿಂ. ಮೆರಾ. ಬರ್ಫೀ, ಬರಫೀ] 

ಬರ್ಪ್ಫು. ಬರ್ಫ (ನಾ). ಮಂಜಿನ ಗಡ್ಡೆ ; ಹಿಮ; ನಗುವಾಗ್ಗೆ 
ಆಕೆಯ ತುಟಿಗಳೆರಡೂ ತೆರೆದು ಹಲ್ಲುಗಳು ಚಮಕಿಸಿದವು. ಅವು ಬಳ್‌ವ 
ತುಂಡುಗಳಂತೆ ಶುಭ್ರವಾಗಿದ್ದವು (ಕೊರು0- 69) : ಈ ಭಾಗದಲ್ಲಿ 
ಯಾವಾಗಲೂ ಬರ್ಪು ಇದ್ದು ಚಳಿಯು ಬಹಳಿದ್ದುದರಿಂದ ಬಿತ್ತಿ 
ಬೆಳೆಯಲನುಕೂಲವಿಲ್ಲ (ಕೈಕಾಕ. 30). ಬರ್ಫ ;: ಉಗಿಯು ಪುನಃ 
ಘನವಾಗಿ ಮಳೆ, ಬರ್ವಗಳ ರೂಪದಿಂದ ಕೆಳಗೆ ಬೀಳುತ್ತದೆ 
(ಮುಂಂಯಿ. ೬-0೬9) ; ನಿಂತಲ್ಲಿಯೇ ಅವರ ಕೈಕಾಲು ನೀರಿನಲ್ಲಿ ಬರ್ಫಕ್ಕಿಂತ 
ತಣ್ಣಗಾದವು (ಸನಣೀ. ೪೯8) 

[ «ಪಾರೆ. ಬರ್ಫ್‌ ; ಹಿಂ. ಮುರಾ. ಬರ್‌, ಬರ್ಫ್‌) 

ಬರ್ಫೆ 'ಬರ್ಫಿ' ನೋ. 

ಬರ್ಬರ (ನಾ). ೧. ಸುಸಂಸ್ಕೃತನಲ್ಲದವನು ; ಅನಾಗರಿಕ : 
“ಪಾಮರಂ ಪ್ರಾಕೃತಂ ಬರ್ಬರಂ” (ನಗಣ: ೬೪-೪) ; ಒಂದಾನೊಂದು 
ಕಾಲದಲ್ಲಿ ಸಂಯಮಹೀನ ಬರ್ಬರರಾಗಿದ್ದವರು ಇಂದು ಮಾನವರಾಗಿದ್ದಾರೆ 
(866ರ. 17.೨೬೩) ; ಸೌಂದರ್ಯಪೂರ ಪ್ರಳಯಕ್ಕೆ ದೂರ ಬರ್ಬರನು 
ಕೈಯ ಚಲ್ಲಿ ಮಣ್ಣಾಗಿ ಹೋದ ; ಸಂಹಾರಕಾಲ ಕಲ್ಲಾಗಿ ನಿಂತಿತಿಲ್ಲಿ 


(ಸೊರ್ಯಕಾ. ೩-೩): ವಿ. ಸಂಸಂಸ್ಕೃತವಲ್ಲದಂದಂ : ಯಾರೂ 
ಬಂಗಾಳಿಯನ್ನು ಸಡ್ಡೆ ಮಾಡುತ್ತಿ ಲಿಲ್ಲ ಸಂಸ್ಕೃತವಂಡಿತರಿಗೆ ಅಡು 
ಗ್ರಾಮ್ಮ, ಇಂಗ್ಲಿಷ್‌ ತಿಳಿದವರಿಗೆ ಬರ್ಬರ ತ 2. ಕುಕ್ಮುೂ). 


೩. ನೇರವಾಗಿ ಅರ್ಥವಾಗದುದು ; ಅಸ್ಪಷ್ಟವಾದುದು : ನನ್ನ 
ಪಟ*ಪೀಠದೊಳ್‌ ಕುಳ್ತಿರಲ್‌ ಕೇಳ್ವಿ ನಾನ್‌ ಪಕ್ಕಿಗಳ್‌ ಕೆರಳ್ಸೂಣಬಿ 
ಪುರ್ಚಿಂದೆ ಚೀಣಿಡುವ ಬರ್ಬರದ ಮಲಕಿನುಡಿಯನ್‌ (6ಕಿಗೂ- ೪೩-4೨೮). 
೪. ಹಳದಿಬಣ್ಣದ ಶಿ ್ರೀಗಂಧ : “ಹರಿಚಂದನಂ ಮತ್ತೆ ಬರ್ಬರ 
ಮಕ್ಕು” (wenn ೯೯-3೨). ೫. ಒಂದು ಬಗೆಯ ಗಂಧಕದ್ರವ್ಮ ; 
ಗೋರೋಚನ : “ಪೂತಿಗಂಧಃ -_ ಗಂಧಕ, ಬರ್ಬರ” (೬೩9: 069): 
ಓ. ಒಂದು ಬಗೆಯ ಗಿಡ; ಅಜಗಂಧಿಕೆ ; ನಾರುಂಬೇಳೆ : 
“ಬರ್ಬರಾ . . . ಅಜಗಂಧಿಕಾ - ೫ ನಾರಂಬ್ಕಾಳೇಗಿಡದ ಹೆಸರುಗಳು” 
(&ಕ್ಮಾಿ. 09). ಹಿ. ಮುಳ್ಳಿನಿಂದ ಕೂಡಿದ ಒಂದು ಬಗೆಯ 
ವೃಕ್ಷ : ಬೊಬ್ಬುಲಿ ; ಜಾಲಿ : ಬರ್ಬರಂಣಾಬಬ್ಬರಂ, ಬಬ್ಬರಮೆಂದು 
ನಾಜುವ ಬೇಳೆಯಂಂ, ಬೊಬ್ಬುಲಿಯುವೊಂದು ದೇಶಮುಮಕ್ಕುಂ 
(ಕಶುದ: $. ೨೩೦ ತೃತ್ತಿ), ೮. ಆರ್ಯರಲ್ಲದವರಿಗೆ ಸೇರಿದ ಒಂದು 
ದೇಶ ಮತ್ತು ಅಲ್ಲಿಯ ಜನಾಂಗ : ಬರ್ಬರ ಪಾರಸೀಕ ಪಾರಿಯಾತ್ರ 
ಹಮ್ಮಾರ ಡೊಕ್ಕಾರ ತುರುಷ್ಕ ಮರುಪ್ರಭೃತಿಭೂಪಾಲಕರಿಂ ಭಯಾವಕ 
ರಸಮುಂ . . . ನೆಗಟುತ್ತುಮಿರೆ (909. ೨-೩೯ ವ) ; ಶುರುಕ ಬರ್ಬರ 
ಪಾರಸೀಕರ ಶುರಗವೈಸಾವಿರ ಸಹಿತ ಮೋಹರಿಸಿ ನಿಂದನು ಶಕುನಿ 
(ಳಾರ್ಕಾಗ, ೦-೪) ; ನಡೆದುದು 'ಸಂರಿಬಲ . , . ಬರ್ಬರದ ದೂಷಾರಿ 
ಜೋನಗ ಎಂಧ್ಕ ಬೋಟಕ ಪಾರಶಿಕ ಸಾಂಬ್ರಾಣಿ ಹುರುಮಂಜಿಗಳ 
ಬಳಿವಿಡಿದು (ಕೊಣಾ. ೪-೯-9). ೯. ನೀಚ ; ಪಾವರ. ೧೦. ದಡ್ಡ; 
ತಿಳಿಗೇಡಿ. [ಸಂ.] 

ಬರ್ಬರತೆ (ನಾ). ಒರಟುತನ ; ಕ್ರೌರ್ಯ : ಮರದ ಪಟ್ಟಿಗಳಂಥ 
ಸ್ವಲ್ಪವೂ ಮಾತಿಲ್ಲದ ಆಚಲವಸ್ತುಗಳನ್ನು ಬಿಟ್ಟು ಮತ್ತಾವುದರ ಮೇಲೂ 


ಬರ್ಬುರ 


ಆ ಬರ್ಬರತೆಗಳನ್ನೆಲ್ಲಾ ಪ್ರಯೋಗಿಸುವ ಅವಕಾಶ ಆ ದುರ್ಬಲ 
ವಯಸ್ಸಿನಲ್ಲಿ ನನ್ನ ಸ್ವಾಧೀನದಲ್ಲಿರಲಿಲ್ಲ (886ರ. 11. 80). [ಸಂ. ಬರ್ಬರತಾ) 

ಬರ್ಬುರ (ನಾ). ಒಂದು ಬಗೆಯ ಮುಳ್ಳಿನ ಮರ ; ಜಾಲಿ; 
ಬೊಬ್ಬುಳಿ :  ಮಾಕಂದಶಾಲಿ ಶುಕಶಿಶುವೀ ಕಂದಿದ ಬರ್ಬುರವನು 
ಸೇರ್ವುದೆ (ಕಂಠಕ. ೬-೨೪). [ಸಂ.] 

ಬರ್ಬೂರ (ನಾ). ಜಾಲಿಮರ ; ಬೊಬ್ಬುಳಿ: ದೀರ್ಥಕ್ಕೆ ಹ್ರಸ್ವಂ - 

. ಬರ್ಬೂರ, ಬರ್ಬೂಲ - ಬೊಬ್ಬುಲಿ, ಬಬ್ಬುಲಿ (ಕವದ: ೨೬೩ 

ಶ್ರಯೋ) ; ಗುರುವೆ ನಿಮ್ಮಂಫ್ರಯಂ ಬಿಡಲೂಜಕಿನೆೊದೊಜಲುತಿರೆಯಂತೆ 
ಗೆಯ್ಯೆಂದೂ ತಂದೊಂದು ಬರ್ಬೂರಧರಣೀಜದಡಿಯೊಳಗಿರಿಸಿ (ಶರ್ಮರ 
3-34): [೭ ಸಂ. ಬರ್ಬುರ] 

ಬರ್ಮು 'ಬೊಮ್ಮ' ನೋ. 

ಬರ್ಲು 'ಬಜಿಲು' ನೋ. 

ಬರ್ಷಣ -ಭರಷಣ' ನೋ. 

ಬರ್ಹ (ನಾ). ೧. ನವಿಲು ಮುಂತಾದ ಪಕ್ಷಿಗಳ ಗರಿ,_ಸೋಗೆ : 
“ಕಳಾಪ,  ಬರ್ಹಃ -ಈ ೨ ಸೋಗೆ? (ಹಾಯು. ೪ಂ-೪೯); 
ಮದನನ ಪಂಚರತ್ನಮಯಖೇಟಕದಂತಿರೆ ಬರ್ಚಿ ಬರ್ಹಮಂ ಪದೆದು 
ನವಿಲ್ಲಳಾಡೆ (8ಗ0- ೪-೩9)- ೨. ಎಲೆ; ಪರ್ಣ; ಪತ್ರ: '`ಬರ್ಹಂ, 
ಪರ್ಣಂ, ದಳಂ, ಪತ್ರಂ,ಪಲಾಶಂ. ಛದನಂ, ಛಪಃ- ಈ ೭ ಮರದ ಎಲೆ” 
(ಹರಾಯಂ- ೩೦-೩೦); ಬರ್ಹಂಗಳಿಂದಂ ಪೊರೆದಾಶಾಭಿತ್ತಿಯಂ ತನ್ನಯ 
ಪಸುರ್ವೆಳಗಿಂ ಪೂಸುತಿರ್ಪಂತೆ ಚಿಲ್ವಾಗಿರೆ ವಖಂದೊಂದಂ ಲತಾಮಂಟಪ 
ವನವನಿವೃಂದಾರಕಂ ಕಂಡಂ (ಕಾರಂಉ.೪90)- ೩. ಪರಿಜನ ; ಪರಿವಾರ. 
೪, ಒಂದು ಬಗೆಯ ಸುಗಂಧದ ವ್ಯ : “ಗ್ರಂಥಿಪರ್ಣಂ, ಶುಕಂ, 
ಬರ್ಹಂ...ಕುಕ್ಕುರಂ- ೬ ಸ್ಥಾಣೇಯಕವೆಂಬ ಗ್ರಂಧ.ದ್ರವೃದ 
ಹೆಸರುಗಳು” (ಸಿಠ್ಕಂತಿ” ೦೪೨). [ಸಂ.] 

ಬರ್ಹಿ, (ನಾ). ೧. ಬೆಂಕಿ: ಅಗ್ನಿ. ೨. ಯಜ್ಞ. ಯಾಗಾದಿಗಳಲ್ಲಿ 
ಬಳಸುವ ಒಂದು ಬಗೆಯ ಮೊನಚಾದ ಹುಲ್ಲು ;: ಕುಶ: “ಬರ್ಹಿಃ 
ಕುಶಂ ದರ್ಭೆಯದು " (ಕಂಗರಾ: ೪-೯); ಬರ್ಹಿಗಳ 
ಹೆಟಕ್‌ಗಳಿಂ ಸ್ರುಕ್ಸು ವಾದಿಗಳ ಸಂದೋಹದಿಂದೆ . , , ದಕ್ಷನಧ್ವರಶಾಲೆ 
ಕಣ್ಣೆಸೆದುದು (ತೆಂಸ್ರು- ೩೦-೨೪). [ ಸಂ. ಬರ್ಬಿಸ್‌] 

ಬರಿ, (ನಾ). ನವಿಲು ; ಮಯೂರ ; ಗಿರಿಯ ತೊಣಕಿದು ಬರ್ಟ ಪುಲ್ಲ 
ಮೊರಡಿಗೆಳಸಬಹುದೆ (ಕುಣಾರೆೇ' ೦. 083-೩೪0೦); ಕ:ರುರಗ ಕಹಿ ಕೋಕಿಲನ 
ಬರ್ಹಿಯ ಸುಧಾಕಿರಣನ , . . ರತ್ನಾಕರನಲೊಂದೊಂದು ಗುಣವಿರಬೇಕು 
ನೃಪರಿಗೆ (ಕಳನ್ಮಾಸ. 0-8೩9). [ ಸಂ. ಬರ್ಜಿನ್‌ ] 

ಬರ್ಹಿಣ (ನಾ). ಎ ಬಹಿ: “ಕೇಕೀ. ಶಿಖೀ . . . ಬರ್ಹಿಣಃ. ಕಳಾಪೀ, 
ಸರ್ವಾಶನ।, ಮಯೂರ।, ಶಿಖಾವಳಃ, ಶ್ಯೂವುಕಂಠಃ - ಈ ೧೦ ನವಿಲ” 
(ಕಳಾಯು, 90-69);  ಜಗತ್ಸಣೂತ ಭೂತಳಾಧಿನಾಥನರ್ಥಿಸಂಘಾತನವ 
ಬರ್ಹಿಣಾನಂದಕರಣಪ್ರತ್ಯಗ್ರ ಜಲಧರಾಗಮಂ (ಸುಳುರೂ, 0-೩೪ ರ) ; 
ಎಳಸುಶಿರ್ಕುಂ ಉದ್ಯಾನಂಗಳೊಳ್‌ ಬರ್ಹಿಣಕಚಭರೆಯರ್ಕೆಳಿ 
ಮೇಳಕ್ಕೆ ನಿಚ್ಚಂ (ಅರಕೆ. ೦-೬೩). [ಸಂ.] 

ಬರ್ಹಿಣವಾಹನ (ನಾ). ನವಿಲನ್ನು ವಾಹನವಾಗಿ ಉಳ್ಳವನು ; 


ಷಣ್ಮುಖ: “ಗೌರೀಪುತ್ರಃ: ಷಣ್ಮುಖಃ . . ಬರ್ಜಿಣವಾಹನಃ, 
ಮಹಾಸೇನಃ, ಮಹಾತೇಜಾಃ, ಶರಜನ್ಮಾ (ಚ ಕಥ್ಯತೇ) ಈ ೨೦ 
ಕಾರ್ತಿಕೇಯನ ಪೆಸ೦* "(ಹಂಯು. ೩-೨೦). [ಸಂ.7 


ಬರ್ಹಿಣಿ (ನಾ). ಹೆಣ್ಣುನವಿಲು : ತಾನಾ ಪುರುಷಕೇಕಿ ಬರ್ಜಿಣಿಯ 
ಸಮ್ಮ್ಮಖದಿ ಬಿರ್ಚುತೆ ಕಲಾಪಮೇಚಕಸಹಸ್ರಂಗಳಂ (ಶತ್ತ್ರಾಂಗ, ೫೪-೦೪೬೬)- 
[ಬರ್ಜ್ಮಿಣ 2. ಎ ಕ್ಯ) 


೬೨೬೪ 


ಬಲ್‌, 


ಬರ್ಹಿಧ್ವಜ (ನಾ). ೧. ನವಿಲನ್ನು ಪತಾಕೆಯಲ್ಲಿ ಉಳ್ಳವನು; 
ಷಣ್ಮುಖ. ವಿ. ಒಬ್ಬ ರಾಜನ ಹೆಸರು; ಮಯೂರಧ್ವಜ : ಇವಂ 
ಬರ್ಹಿಧ್ವೆಜನ ತನುಜನನಸೂಯಕಂ ಧೀರನು (ಕ್ಮ ಎಕ: ೨೩-೦೩). [ಸಂ.] 
ಬರ್ಜಿರ್ಮುಖ (ನಾ). ಅಗ್ನಿಯ ಮೂಲಕ ಹವಿಸ್ಸನ್ನು ಸೇವಿಸು 


ವವನು : ದೇವತೆ : ಹವಿರ್ಭೋಜನದ ಬರ್ಹಿರ್ಮುಖರು ನೆರದುದು 
ನೀರದಾಧ್ವದಲಿ (ಕೊರಣ. 0-೬-೪0). [ಸಂ.] 
ಬರ್ಜಿಷ್ಯೇಶ (ನಾ). ಬೆಂಕಿಯ ಅಧಿದೇವತೆ ; ಅಗ್ನಿ [ಸಂ.] 


ಬರ್ಹಿಷ್ಮ (ಗು). ೧. ದೊಡ್ಡದಾದ; ಬೃಹತ್ತಾದ. ೨. ದೃಢವಾದ; 
ಬಲವಾದ. (ನಾ). ೩. ಒಂದು ಬಗೆಯ ಸುಗಂಧದ್ರವ್ಯ ; ಮುಡಿ 
ವಾಳ; “ಬಾಲಂ, ಹ್ರೀಬೇರಂ, ಬರ್ಚಿಷ್ಮಂ, ಉದೀಚ್ಮಂ, ಕೇಶಾಂಬುನಾಮ 
-೫ ಮುಡುವಾಳದ ಹೆಸರುಗಳು” (ಕ್ಕಾಂತಿ, 090). ೪. ಒಂದು ಬಗೆಯ 
ಸಸ್ಯ ; ಶೈಲಪರ್ಣಿ; “ಉಶೀರಾವೀರಣ" (ಶಂಡತ- ೨೩೦). [ಸಂ.) 

ಬಲ್‌, ಬಲಿ, (ಕ್ರಿ). ಬಲ್ತ. ಬಲಿತ. ಬಲಿದ (ಭೂತಕೃ).ಬಲಶ್ತಿ. ಬಲಿತು. 
ಬಲಿದು (ಭೂತನ್ಕ್ಯೂ). ೧. ದೈಹಿಕವಾಗಿ ಸಾಮರ್ಥ್ಯವನ್ನು 
ಪಡೆದಿರು; ಸಮರ್ಥವಾಗಿರು ; ಬಲಿಷ್ಕವಾಗು : ಗೋಮೂತ್ರಮಂಡಲ 
ಮುಮಾಕಾಶಂ ಪೇಜವಿತಿಯೆಂಬ ವಿಧಿಗಳೊಳ್‌ ಬಂದು ನೆಲೆಗಿಡಿಸಲುಂ 
ಪೊಲಗಿಡಿಸಲು೦ ಬಲ್ಲೆ೦ (ಕಾಂಶಿಫು. ೩-೨೩ ನ); ಕೊಳನ ತಡಿಯಲ್ಲೊಂದು 
ಹೊಲಸು ಕುಳ್ಳಿರ್ದರೇನು ಕಳಹಂಸಿಯಾಗಬಲ್ಲುದೆ (8ಸನ. ೪೪): ಡೊಂಬನ 
ಬಿನುಗುನುಡಿಯಂತಿರಲಿ ಬಲ್ಲಡೆ ಮೊನೆಗಣೆಯಲೇ ಮಾತನಾಡು 
(ಳುತ್ಮಾರ್ರೋ. ೬-08). ೨. ತಿಳಿ; ಅರಿ: ಬವರದೊಳೇಂ ಬಲ್ಲಂ 
ಕರಮೊವಜುಗೆಯಲ* (ಶಂಶಶಾ. ೦೨-೩) ; ಸಿಂವ ಪೊತ್ತನುವಂ ಬಲ್ಲಂ 
(ರಠರ್ತಿಕ್ಳು- ೦-309): ಬ್ರಹ್ಮ ವಿಷ್ಣು ರುದ್ರರಿವರೆಲ್ಲ ಒಂದು ಬ್ರಹ್ಮಾಂಡ 
ದೊಳಗಣ ಬಾಲಕರು ಇವರೆತ್ತ ಬಲ್ಲರು ಲಿಂಗದ ನಿಜವ (9ರರ. ೨-೪). ೩. 
ವೃದ್ಧಿಯಾಗು; ಹೆಚ್ಚಾಗು; ಅಧಿಕಗೊಳ್ಳು: ಚೆದುರಿಲ್ಲಿಂದಮೆ ಪರ್ವಿತೆಲ್ಲ 
ಜಗತಂ ಜಾಣ್ಟೊಂಗಿದತ್ತಿ ತ್ಮಣಿಂ ಪದುರೀ ತಾಣದೆ ಬಲ್ಹುದು (ಳಂ. ೬೩-೬೩). 
ಬಲಿ: ೧. ನೀಮುಮಾಗಳ್‌ ವನಸಿಂಹನ್ಮಾಯದಿಂ ದುರ್ಗದೊಳೆ ಬಲಿದು 
ನಿಂದಲ್ಲಿ ಬಂದೊತ್ತಿ ಚಕ್ರೇಶನ ತಂತ್ರಂ ನಿಲಸ್ಕಿ೦ (60ಫು. ೦೩-89) ; ಗಜ 
ಪಾಜಲ್ಕಿಲ್ಲ ಕಾಲಂ ಬಲಿಯವು (ಕಾರಂಫೂ: 060); ಬೀದಿವೀದಿಗಳೊಳಾರು 
ವಂಂ ಸುಟಿಕಿಯಲೀಯದೆ ಬಗ್ಗಿಸುತ್ತೆ ಬಲಿದು ಕಾಪುಗೊಂಡು ಬಳೆಸಿದ 
ತಳಾಜನಾಯಕರುವುಂ , , . ಈಕ್ಷಿಸುತ್ತು೦ (ನರ್ಥಪು.೯-೩೬೩ 6) : ಕುಲ 
ಗಿರಿಗಳೆಲ್ಲವನೊಂದುನಿಮಿಷದಿ ಹೊಳಕಿಹೊಳಕಿ ಬಿಡುವೆನ್ನ ಕುಲಿಶದಂಡವ 
ಪಿಡಿದೀ ಸಗ್ಗಿಗರ ಜಂಗುಳಿ ಸಹಿತವೆ ಬಲಿದೊತ್ತೆ (ಶ್ರೀಶಾ೪. ೭-5). ಹ. 
ಬಲದ ಬಲಿದ ಕಳಕಳಮಂ ಕೇಳ್ದು (೫ಂಕಿವು. 00-೭೬) ; ಭವಪೂಜೆ ಬಲಿದು 
ಪುರುಷಾಕಾರವಾದಂತೆ (856. ೬-083) ; ಬಲಿದ ತೂಡಿಕೆಗಳ 
ರೊಮ್ಮಿನ ಬಲೆಗೆ ಸಿಲುಕಿದ ಬಲವನರ್ಜುನದೇವನೀಕ್ಷಿಸಿದ (ಕುನ್ಮಾರ್ರೊ. 
0-೪). ೪. ಹಣ್ಣು. ಸಸ್ಯ ಮುಂತಾದಂವು ಪೂರ್ಣವಾಗಿ ಬೆಳೆ: 
ಒಂದು ವೃಕ್ಷದಲ್ಲಿ ಹುಟ್ಟಿದ ಫಲ ಮೊದಲೇ ಎಳೆಯದಾಗಿ ತದನಂತರದಿಂ 
ವಿಖಾಅ್‌ ಬಲಿದಲ್ಲದೆ ಬೀಜಕಂಕುರವಿಲ್ಲ (ಸರ್ಶವ. 008-8೬0) ; ಮೊಳೆಯಲೇ 
ಮುರುಡಿಸಲು ಬೇಹುದು ಬಲಿದ ಬಳಿಕದು ನಿನ್ನ ಹವಣೇ (ಕುಣ: 
6-೧6) ; ಹತ್ತಿಯ ಕಾಯಿಗಳು ಬಲಿತು ಹಣ್ಣಾಗಲಿಕ್ಕೆ ಹೆಚ್ಚು ಕಡಿಮೆ 
ಎರಡುತಿಂಗಳು ಬೇಕಾಗುತ್ತವೆ (ಕುಂ90. ೪-೨೭). ೫. ದಪ್ಪವಾಗು ; 
ದೊಡ್ಡದಾಗು ಲತಾಂಗಿಯ ಇಠರವದು ದಿನದಿನಕೆ ನುಣ್ಣುಂ 
ಪೆಂಪುಮಿಂಪುಂ ಕೊನರ್ದೂ ಬಲಿದೊಂಬತ್ತುತಿಂಗಳು ತುಂಬಿ ನಂದೀಶ . .. 
ಬೆಳೆದನು (04. ೩-೪). ಓ. ಹೆಪ್ಪುಗಟ್ಟು : ಘನರೂಪವನ್ನು ಪಡೆ : 
ನೀರು ತಾ ಅನಿಲನಿಂದಲಿ ಬಲಿದು ವಾರಿಕಲ್ಲೆಂದೆನಿಸಿತನವು (8ರಗೀ. ೩೨-೦೪೪) ; 
ವಾರಿ ಬಲಿದು ವಾರಿಕಲ್ಲಾದಂತೆ ಶೂನ್ಮವೇ ಸ್ಥಯಂಭುವಾಯೀತ್ತು (ಅವಕ: 


ಬಲ್‌, 


0೩೫-೩೫೬) ; ಒಂದೊಂದು ರಜ್ಜುವಿಂ ಕೆಬಗೊಂದೊಂದಿರ್ದಪುವು ನಾರಕರ 
ಪಾಪರಜಂ ಮಂದಯ್ಲಿ ಬಲಿದು ನೆಲನಾದಂದದೆ ದುಸ್ತರ್ಶವಿಷಮನರಕಾ 
ವನಿಗಳ್‌ (6ರ೯ಪು.00-3).೭. ಒರಟಾಗು: ಬಿರುಸಾಗು : ಮೆಲ್ಲುಗೆಟ್ಟು 
ಬಲಿದಿರೆ ಮೆಯ* ಕಣ್‌ ಪತ್ತೆ ಕರಿದಾಗೆ ನಾಲಗೆ ಸತ್ತಪುದಾ ವಾಜಿ (ಕ್ಷಣ. 
೩-೪೦) : ಕರ ನಡುಗೆ ಮೈ ಬಲಿಯೆ ಹುಬ್ಬುಗಳು ಬಿಗಿಯೆ 

ವೀರಾವೇಶದಲಿ ಮಸಗಿದನು ಕಲಿಭೀಮ (ಕುವ್ಶಾಕ: 0೨-00). ಲೆ. ವಂಖೆ; 
ಸೊಕ್ಕು : ಗರ್ವಿಸು ಮದೋದಯದೊಳ್‌ ದೇವ ಬಾಹುಬಲಿ 
ಬಲಿದಿರ್ದಂ (60ಫು. ೧೫-೧೪) ; ಆಳ್ವಲಮಂಳ್ಳಡಶ್ವಬಲಮಿಲ್ಲ ಭಟಾಶ್ವ 
ಬಲಂಗಳುಳ್ಳಡಂ ತೋಳ್ಕಲಮಿಲ್ಲ ಭೃತ್ಯಹಯದೋರ್ಬ್ಜ್ಬಲಮುಳ್ಳಡ 
ಮೇರ್ವ್ವಲಗಳಿಲ್ಲಾಳ್ವೆಸಗೆಯ್ಯದೇಕೆ ಬಲಿವರ್ಮ್ಮಲಿಪರ* (ಎಕ. ೪11, ತಿಕಾಂ. 
೦೩-೨೬ ; 3068)- ೯. ನಿಲ್ಲು ; ಸ್ಥಿರವಾಗಂ ; ನೆಲೆಗೊಳ್ಳು : [ನಿಡು] 
ಜಾಗರದೊಳ್‌ ತೊಡರ್ದೇಕಪಾದದೊಳ ಬಲಿದುಪವಾಸದೊಳ* ನಮೆದು 
ನೋಂಪಿಗಳೊಳ್‌ ನಿಯಮಕ್ರ ಮಂಗಳಂ ಸಲಿಸಿದರಂತು ನೋನದೆ ಗುಣಾರ್ಣ 
ವನಂ ಪಡೆಯಲ್ಕೆ ತೀರ್ಗುಮೇ (ಶಂಠಳೌ- ೦-೧೩೬) : ಇದು ಕಲಿಭೀತಿಯಿಂ 
ಕೃತಯುಗಂ ಬಲಿದಿರ್ದಪುದೆಂಬ ಸಚ್ಚರಿತ್ರದಿನೆಸೆದು * ಪೆರ್ಮೆಯಿಂ 
ವಿದಸೆಯೆಂಬುದು ನಚ್ಚಿನ ರಾಜಧಾನಿಯಾದುದು (ಕಾರಂಕೂ. 08); ಗುರು 
ಕರುಣದಿಂದೊದಗಿದ ಇಷ್ಟಲಿಂಗದಲ್ಲಿ ವಿಶ್ವಾಸ ಬಲಿದಲ್ಲಿ (ಕೂನ್ಮಸು. 
0೭-೫೬). ೧೦. ದೃಢಮನಸ್ಕನಾಗು : ಹಟ ಹಿಡಿ : ಆರು ನುಡಿಯಲು 
ಸರ್ವಥಾ ಖಳನಾರಿಯನು ಕೈಕೊಳ್ಳನೆಂದೇ ವೀರ ಬಲಿದನು (ಕುನ್ಮಾಳ- 
೯-೨೩). ೧೧. ರಚಿತವಾಗು ; ನಿರ್ಮಾಣವಾಗು : ಬಲಿದುದನಿತಕೆ 
ಕೋಟೆ ಪರಿಖಾವಳಯರಚನೆಯಲಾಳುವೇರಿಯ ಹುಲಿಮುಖದ ಮುಗಿಲಟ್ಟ 
ಳಿಯ ಸಾಲುಗಳ ಸೊಗಸಿನಲಿ (ಕೂರ. 0-04-3). ೧೨. ಪ್ರಕಟಗೊಳ್ಳು : 
ವ್ಯಕ್ತವೂಗಂ : ಪಂಚವುದ್ರಾನ್ವಿತಂ ಪಚಾಕ್ಷರೀಪ್ರಿಯಂಪಂಚೆವರ್ಣಂ 
ಒಗೆವೊಡೀ ಬಸಿಅ ಶಿಶುವೆಂದು ವಚಿಸದೆ ಪೇಳ್ವಂತೆಯಯನ್ನು ತಿಂಗಳಲಿ 
ನವವಕಾಸಟಿಹ್ನಂ ಬಲಿದುದು (ಸಿಕ್ಕಾ- ೦-೩೧) - ೧೩. ಆಕಾರವನ್ನು 
ಹೊಂದು ; ರೂಪವನ್ನು ತಾಳಂ : ನೀತಿ ಬಲಿದುದೊ ಶಾಂತಿ 
ರೂಪಾಯ್ತೊ ಸದ್ದು ಣವ್ರಾತವೇ ಮುನಿಯಾಯ್ತೊ (ಹಕಳಾ- 8-೬೭) ; 
ಇಂದುರುಚಿ ಬಲಿದುದೋ ಹರಸ್ಮೇರ ದಿವಿಯೊಳಾಕ:ರವಾಯ್ತೊ 

ಎನೆ ರಜತಾದ್ರಿ ರಂಜಿಪುದು (ಸನ). ೦-೩೪). ೧೪. ತುಂಬಂ ; ಹರಡು ; 
ವ್ಮಾಪಿಸು ; ಹಸನದೀಧಿತಿ ಮಿಗೆ ರಜತಗಿರಿ ವಸುಗಳಭಿನವವೂಯಿ 
ತೆನಲಾಗಸದೊಳೆಲ್ಲೆಡೆಯೊಳು ಬಲಿದು ಬೆಳೆದಿಂಗಳಗ್ಗ ಳಿಸೆ (೪ಸಫ್ರ. ೦೨-೩೭) ; 
ಅಂಬರದೊಳೆೊಮ್ಮೊಮ್ಮೆ ಕಾದುವರ್‌ ಧರೆಗಿಳಿವುತುಂ ಬಿಡದೆ ಸೆಣಸುವರ* 
ಧರೆಯೊಳೊರ್ವರ*್‌ ಗಗನಮಂ ಬಲಿವರೊರ್ವರಿರದೆಚ್ಚಾಡುವರ್‌ (ಕೆಲವು. 
೨೩-3೨) ; ಹೊಲಿ ಬಲಿದ ತನುವಿನೊಳಗಿರ್ದುಮದಜಕೊಳಗೆ ಕುಲವನ 


ಆಸುವರೆ (1ರ. 30). ೧೫. ನಿಯಮಕ್ಕೆ ಒಳೆಪಡು.- 
ಒಳಗಾಗಂ : ದೇಗುಲಕೆ ಸಾರದೆ ಹೆಗಲ ಕಂಬಿಯನಿಳ:ಹದೆಲ್ಲಿಯುನಿಲ್ಲದಡಿ 
ಯಿಡಬಾರದಿಂತಪ್ಪ ಬಲಿದವಸ್ಮೆಯೊಳೆಯ್ದೆ ಸಂಕಟಗೊಳಲದೇಶಕಿ 


(ಂಸಪ್ರು- 9-08) : ೧೬, ಕ್ಲಿಷ್ಟವಾಗು ; ದುಸ್ಸಾಧ್ಯವಾಗು ; ಬಲಿದು 
ದಾಹವ ಮತ್ತೆ ಚಾತುರ್ಬಲ ಛಡಾಳಿಸಿ ಕಾದುತಿರ್ದುದು ಮಳಿದು ಶಲ್ಕನ 
ಕೂಡೆ ಪಂಚದಿ ಪದೀಸುತರು (ಳುಶ್ಶಾಳ. ೬.೩೦). ೧೭. ಮಂಚ್ಚು; 
ಬಂಧಿಸು : ಕೆಟ್ಟೆನಕಟಾ ಎಂದು ಮನದೊಳಗೆ ಮಜುಗುತ್ತ . . . ಎದ್ದು 
ತಾ ಕವಾಟವ ಬಲಿಯೆ (8ೌಕಕಾ, ೨-೩9). ೧೮, ಚುಚ್ಚು ; ನಾಟು: 
ಆ ಕರಸ್ಕೃಲವೆಂಬ ರಥಕ್ಕೆ . . . ದಶವಾಯುಗಳೆಂಬ ಪಾಶಮಂ ಬಂಧಿಸಿ 
ಷಡಂಗಗಳೆಂಬ ಮೊಳೆಗಳಂ ಬಲಿದು (5ರಕು. ೨೬೦-೦೦೮೬) ; ಲಲನೆಯರುಪ 
ಚಾರದ ನುಡಿ ಕಿವಿಯೊಳು ಬಲಿದ ಬಲ್ಲೆಹವಾಯಿತಾಗ (ಕಂಠಂ 
೧೯. ಹೆಚ್ಚಿಸು; ವೃದ್ಧಿಗೊಳಿಸು : ರಕ್ಕೆಯಾಳ್ಗಳಂ 


೪-೧೩೩). 


೩6 


೫೦0 


25 


30 


40 


40 


ಬಲ್‌, 


ಲೆಕ್ಕಿಸಿ ನೋಡಿ ಕೆಲಂಬರೆಂಬುದನಜಬೌದು ನಾಡೆಯು ನೆಲಿದು ಮೆಲ್ಲ 
ಮೆಲ್ಲನೆ ತನ್ನ ಬಲಮ ಬಲಿದು (ಶರ್ರಶಿ. ೨-೩6 ನ) ; ವೊಳಲ ವೆರ್ಬಾಗಿ 
ಲ್ಲಳಿಕ್ಕಿದವು ಕೋಟೆಕೊತ್ತಳದ ಕಾವಲ್ಲಳಂ ಬಲಿದರಲ್ಲಲ್ಲಿ ಗಜಬಜವಾಯ್ದು 
ನಗರದೊಳಗೆ (ಕೈಜಳಾ - ೯-೦೬); ಬಳಸಿಹ ರಿಪುನ್ಫಪಮನ್ನೆಯರಿವರಗ್ಗ 
೪ಕೆಗೆ ಕಂಗೆಟ್ಟಾಗ ಇಳೆಯಾಳ್ಮ ತಿರುಮಲರಾಜನ ಮಲ್‌ ಹೊಕ್ಕು ಮುಳಿಸ 
ಬಲಿದರಾತನಿಗೆ (ಕಾನನ. ೩-04). ೨೦. ಬಿಗಿಗೊಳಿಸಂ ; ಬಿಗಿಯಾಗಿ 
ಜೋಡಿಸು: ತನ್ನ ಕಯ್ಮು ಕಳಶಮಂ ಬಳ್ಳಿಯೊಳ್‌ ಒಟ್ಟಿ ನೀರಂ 
ತೆಗೆವಾಗಳದಂ ಪುಲಿ ವಿಡಿದು ನೇಲ್ವುದುಮದು ಕಯ್ಗೆ ಬಿಣ್ಣಿ ತ್ತಾದೊಡದಂ 
ನೋಟ್‌ ನೆಂದು ಬಲಿದು ಪಿಡಿದು ಮೆಲ್ಲನೆ ತೆಗೆಯೆ (ಕ0ಇಕಂ: ೦೦೯-೩); 
ಸೂತ್ರದ ಕೀಲ್ಗಳಂ ಬಲಿದು ಕ್ರಮದಿನಾಡಿಪ ಬಡಗಿ ತಾನೇ (ಸಕ್ರಿ, ೨೦-೨೯): 
ತಡಿಯ ಬಲಿಸುವ ಗುಳನ ಆಂಚಿಯ ಗಡಣಿಸುವ ಹಕ್ಕರಿಕೆಗಳನಾಯ್ದಡಸಿ 
ಹೊಲಿಸುವ ಕಬ್ಬಿಗಳ ಕೊಂಡಿಗಳ ಮಿಗೆ ಬಲಿವ. . . ಬೆಟ್ಟಿದ ಗಾಲಿಗಚ್ಚೆನು 
ತೊಡಿಸುತಿರಲು (ಕುವ್ಮಾರೇ. ೩-೩೬) : ಬಲಿದು ಮಕುಟಾವಳಿಯ ಶೋಣಿತ 
ಪಳಿಯ ರಕ್ಕಸದೇಶಿಯಲಿ ಬಿಗಿದೆಳೆವ ಹಾಹೆಯನೋಜಿಗೊಳಿಸಿಕ್ಕಲಿಸಿ 
ಪದಯುಗವ (840. ೧-೦೩-೦೯): ೨೧. ಗಟ್ಟಿಗೊಳಿಸು ; ತನ್ನ 
ಕೆಳದಿಗೆ ಪೇಟ್ಡು ಮನಮಂ ಬಲಿದು ತನ್ನಂ ತಾನೆ ಸಂತಯಿಸಿದಳ್‌ 
(ಕೌಂತಿಫು. 6-00೭ ವ) ; ಧನುವನೊದಜ್‌ಸಿ ಸಕಲಸುಭಟರು ಮನವ ಬಲಿ 
ದೊಗ್ಗೂಗಿ ಸರಳಿನ ಜಿನುಗುವಳೆಯಲಿ ನಾದಿದರು ನಾರಾಯಣಾರ್ಜುನರ 
೨೨. ಭದ್ರಪಡಿಸು; ಸುರಕ್ಷಿತಗೊಳಿಸು : 
ಉಗ್ರಸೇನನೆಂಬ ದಂಡಾಧಿವಂ ಕೋಂಟೆಯಂ ಬಲಿದು ಕಾದುವ ಸಮ 
ಕಟ್ಟಿಂದಿರ್ವುದುಂ  (ಧವರ್ಷನ್ಮು. ೪-3೪): ಅಂದು ಚಕ್ರವ್ಯೂಹವನು 
ನಲವಿಂದ ಬಲಿದನು (ಕುನ್ಮಾಲ್ರೋ. ೦): ಜಲಧಿ ಮೇರೆಯ ಮಾಟ್‌ 
ಕಟ್ಟೆಯ ಬಲಿದು ತಡವವರಾರು (ಇಕ್ತರಾ. ೬-೩). ೨೩. ನೆಲೆಗೊಳಿಸಂ; 
ಸ್ಥಾಪಿಸು : ಪಶ್ಚಿಮಪದ್ಮಾಸನದಲ್ಲಿ ಕುಳ್ಳಿರ್ದು ನಿಟ್ಟೆಲುವ ನೆಟ್ಟನೆ ಮಾಡಿ 
ಅಧೋಮುಖಕಮಲವ ಬಲಿದು ಊರ್ಧ್ವಮುಖವ ವಾಡಿ (ಕನ್ನನ. ೪- 
೪3೩-೪೯೯) ; ಮನಕಲಿತ ಪ್ರಾಣಮಂ ಹೃದ್ದೇಶದೊಳು ಬಲಿದು ವನಜ 
ಬಾಂಧವ ಪ್ರಕೀಕಾಶವದನದೆ ವೀರವನು ತುಳುಕಿ ತನುವನೊನೆದಡೆ ಶೈಲ 
ಸೆಳೆಮಂಚದಂಕಾದುದು (ಕಂ. ೩-೧-೦೦): ೨೪. ನಿಗ್ರಹಿಸು ; 
ಸಂಯವಮಿಸಂ ; ತಡೆ: ಬಿಂದುವನು ಬಲಿದಾತ ವಂದ್ಮನಹ ಜಗಕೆಲ್ಲ 
(4604. 103). ೨೫. ಪ್ರವೇಶವಿಲ್ಲದಂತಾಗು ; ಮುಚ್ಚಿಹೋಗಿರು : 
ಆ ಕಡೆಗೆ ಹೋಗುತಿರೆ ಗೋಪುರದಾ ಕದವು ಕಡುಬಲಿದಿರಲು ನಿರ್ವ್ಮಾಕುಲ 
ರಿಗಾಕುಲತೆ ತೋಟ್‌ದುದು (ಉಣ: 30-09). ೨೬. ನೆರವೇರಿಸು ; 
ಪೂರ್ಣಗೊಳಿಸು : ಕಳಿದುದೊಂದಪಮೃತ್ಯ್ಕೂವೆನೆ ನೃಪತಿಲಕ ನುಡಿದನು 
ನಿನ್ನ ಭಾಷೆಯ ಬಲಿದೆ ನಿನ್ನಯ ಬಿರುದ ಸಲಿಸಿದೆ ನಮಗಿದೇನೆಂದ 
(ಕುನ್ಮಾರ್ರೊ. ೧3-೩). ೨೬೭. ಪ್ರಚೋದಿಸು ; ಉತ್ತೇಜಿಸು : ಏಳು 
ತಾಯೆ ಸರೋಜಮುಖ . . . ನಿನ್ನವರಾಳಿಗೊಂಡಂದವನು ಬಲ್ಲೆನು ನಿನ್ನ 
ಹರಿಬದಲಿ ಕಾಳೆಗವನೇ ಬಲಿದು ತಹೆನು (ಕುಕ್ಕಾಳ. ೩-೨೦೨). 

ಬಲ್ಲ, ಇ ತಿಳಿದವನು ; ಚತುರ; ಜಾಣ: ತಡೆಯದೆ ಮಹಾಧ್ಯ 


(ಕುವ್ಮಾ ರ್ರ್ರೋ. 0೪-೩೦). 


ಕೃತಿಗಳನೊಡರಿಸಲಾರ್ಪಾತನೆಲ್ಲರಿಂದಂ ಬಲ್ಲಂ (ಕಂ: 9-0೬) ; ಬಳ್ಳಿ 
ರಿಂದಾನು ಕೇಳಿದುದಕೆ ಪೆರ್ಚು ಕುಂದಿಲ್ಲದಂತೆಚ್ಚಟುಗೂಡಿ . . . ಸೊಲ್ಲಿಸು 
ವೆನು (೫೦೭. 0-99). ಬಲ್ಲಂತಿಕೆ ಎ. ತಿಳಿವಳಿಕೆ; ಅರಿವು: ಬೇಡಿ 


ದಿಷ್ಟವ ಕೊಟ್ಟುತನು ಭೂತವೋ ಆತ್ಮನೋ ಬಲ್ಲರೆ ನೀವು ಹೇಳಿರಣ್ಕೂ 
ನಿಮ್ಮ ಜ್ಞಾನದ ಮುಸುಕ ತೆಅದು ನಿಮ್ಮ ಬಲ್ಲಂತಿಕೆಯ ಕಾಣಬಹುದು 
(ಸರ್ಪನ. 69-೪೬೪). ಒಲ್ಲತನ ಎ ೧, ಶಕ್ತಿ; ಸಾಮರ್ಥ್ಯ: ತನ್ನ 
ಮುನ್ನಿನ ನಲ್ಪರೂಪವನೆ ತಾಳ್ದು ನಿನ್ನೊಳು ಬಲ್ಲತನಮಂ ನೋಡಲೆಂದಿಂತಾದೆ 
ನಾನು (ಟಸಫು- 0-3). ವಿ. ತಿಳಿವಳಿಕೆ; ಜ್ಞಾನ: ಕಲ್ಲು ಮಣ್ಣು 


ಬಲ್‌, 


ಮರದಲ್ಲಿ ದೇವನಿದ್ದಹನೆಂದು ಎಲ್ಲಿಯೂ ತೊಳಲುತಿಪ್ಪ ಅಣ್ಣಗಳು 
ಕೇಳಿರೊ ಅದನಲ್ಲಲ್ಲಿಟ್ಟು ಬಲ್ಲತನದ ಕುಟುಹಲ್ಲದೆ ಸೆಣಲ್ಲಿಂಗತೀತನಜ್‌ಯ 
(ಕೋಳಿನೂಹಿ- ೨೩-6೨) : ಇದೇಂ ಬಲ್ಲತನವೇ ಪೆಂಪೆ ಗರುವಿಕೆಯ ಗಂಭೀರ 
ವೃತ್ತಿಯೇ (ಶದ್ಮಣ: ೩-30). ಬಲ್ಲರ ಬಲ್ಲಹ - ಶೂರರಲ್ಲಿ ಶೂರ 


ನಾದವನು :  ಅಗಡಿವೀಧಿಯೊಳಿಸೆದೆಯ್ತಂದಂ  ತನ್ನೊಡನೆಯ್ತರೆ 
ಪರಿಮಿತಮಿತ್ರಾವಳಿ ಬಲ್ಲರ ಬಲ್ಲಹನು (ಜಯಕಾ. ೦೪-೨೦). ಬಲ್ಲರಿಕೆ ಎ 
ತಿಳಿದಿರುವ ವಿಷಯ: ಶಿರವನೆತ್ತದ ರೀತಿಯೊಳು ಪೇರುರಕೆ 


ತಿವಿತಿವಿದೌಂಕುವದು ಬಲ್ಲರಿಕೆ ಪ್ರಾಜ್ಞರಿಗರಿಯದೀಗವರಲ್ಲಿ ಕದನವನು 
ನೆರೆವೆನೆಂ ಬುದ ಮಾರೆ (ಕಸರಾ- ೫೬-೪೩). ಬಲ್ಲರೊಳ್‌ ಬಲ್ಲಹ ಜಾ 
ಬಲ್ಲರ ಬಲ್ಲಹ : ಬಿರುದೆಂತೆಂಬರ ಗಂಡನಪ್ರತಿಮವೀರಂ ಬಲ್ಲರೊಳ್ಳ ಲ್ಲಹಂ 


(*ಶ್ರತಿ. 08-9೪). ಬಲ್ಲವ, ಎ ತಿಳಿದವನು; ಜಾಣ: “ಚತುರಃ. 

ಕ್ಷೇತ್ರಜ 1 2 ಪ್ರವೀಣಃ -ಈ ೧೧ ಬಲ್ಲವಂ '(ಹಂಾಯುು- ೫೩-೧೪೦); 
A 

ಕೆಲವಂ ಬಲ್ಲವರಿಂದ ಕಲ್ಲು ಕೆಲವಂ ಶಾಸ್ತೃಂಗಳಂ ಕೇಳುತಂ ... 


ಸರ್ವಜ್ಞನಪ್ಪಂ ನರಂ (ಸೋಮೇಕ. 9); ಬಲ್ಲವನೇ ಬಲ್ಲ ಬೆಲ್ಲವ ಸವಿಯ 
(ಗಾರೆ). ಬಲ್ಲವಿಕೆ - ಬಲ್ಲತನ : ನೀವೆಮಗೆ ಹಿರಿದು ಬಲ್ಲವಿಕೆಯಲಿ ವಾಕ್ವಾ 
ತುರಿಯುವನು ರಚಿಸಿದೊಡೆ ನಂಬೂಗೆ ದೊರಕುವುದೆ. ನಮಗೆ (ಶ್ರರುಲೀ 
63-೦೬); ಭಾವಾಜಿ ನಿನ್ನ ಚಿತ್ತವ ನಾವು ನೋಯಿಪುದಾವ ಬಲ್ಲವಿಕೆ 
(ಛಳರ- 4೩-೪೬). ಬಲ್ಲವಿಕೆತನ ಎ ಬುದ್ಧಿವಂತಿಕೆ : ಜಾಣ್ಮೆ : ಇವಳ್ಳುಲ 
ಗರ್ವವ ಮಂಅಯದಿರ್ದಡೆ ಸಲ್ಲದೆನಗಿ: ಪೆಸರೆನುತ್ತಲಿ ನಿಲ್ಲಿಸಲು ಗಜವ 
ಬಲ್ಲವಿಕೆತನವಲ್ಲ-ರಸಿನವುಲ್ಲಸದ ವನಕೆ:ಳಿಗೆಡರಹುದಲ್ಲ ನಮಗಿದು ನಿ:ಶಿ 
ಯಂದಳದೊರ್ವ ನೆಅ್‌ ಚ.ಣೆ (ನಾಗತ. ೪-೨೨). 

[ದೇ.॥ ತಮಿ. ವಲಿ, ವಲ್ಲು ; ಮಲ. ವಲ್ಲುಕ, ತುಳು. 
ತೆಲು. ಬಲಿಯು] 
ಬಲ್ಕ್‌, ಬಲಂ (ಸಪೂರೂ). "ಬಲ್ಲಿತು' ಎಂಬುದಕ್ಕೆ ಸಮಾಸಗಳಲ್ಲಿ 
ಬರುವ ಆದೇಶರೂಪ. ೧. ಬಲಯುಕ್ತ; ಶಕ್ತಿಯುತ: "ಬಲ್ಲೆಯ*' 
ಪರಾ. ೨. ದೊಡ್ಡ; ದಪ್ಪ : 'ಬಲ್ಮಲೆಯ' ಪರಾ. ೩. ಬಹಳ; 
ಅಧಿಕ; ಅತಿಶಯ: 'ಬಲ್ಮಣ್ಣಿ', “ಬಲಿರ್ಬುದು' ಪರಾ. ೪. ವಿಶೂಲ 
ವಾದ: ಎಸ್ತಾರವಾದ: 'ಬಲ್ಮೊಟಕ್‌' ಪರಾ. ೫. ಗಾಢವಾದ; ದಟ್ಟ 
ವಾದ; "ಬಲ್ಲತ್ತಲೆ'. 'ಬಲ್ಲಡವಿ' ಪರಾ. ೬. ಜೋರಾದ; ಅಬ್ಬರದ: 


ಬಲಾಪಿನಿ; 


“ಬಲ್ದನಿ', 'ಬಲ್ಸರ' ಪರಾ. ೭. ಒತ್ತಾಯದಿಂದ ಕೂಡಿದ ; 
ಬಲಂತ್ಕಾರದ: “ಬಲ್ಶೈ' ಪರನ. ೮. ಬಿರುಸಾದ : ಒರಟಾದ ; 
'ಬಲ್ನುಡಿ' ಪರಾ. ೯. ಬಿಗಿಯಾದ; ದೃಢವಾದ: 'ಬಲ್ಲಣ್ಣಿ'` 
ಪರಾ. ೧೦. ಕೊಬ್ಬಿದ; ಬಲಿಷ್ಠವಾದ: "'ಬಲ್ಲುಟ್‌', `ಬಲ್ಲೂಳಿ' 


ಪರಾ. ೧೧. ಸಮರ್ಥನಾದ; ದಕ್ಷನಾದ : 'ಬಲ್ಮಂತ್ರಿ', `ಬಲ್ಮಾ 
ವಂತ' ಪರಾ. ೧೨. ಗಡುಸಾದ; ಗಂಭೀರವಾದ : ' ಬಲ್ಮೊಗ' 
ಪರಾ. ೧೩. ಗಟ್ಟಿಯಾದ; ಸಾಂದ್ರವಾದ : 'ಬಲ್ಮೊಸರ್‌' ಪರಾ. 
೧೪. ಶ್ರೇಷ್ಠವಾದ; [ಉತ್ತಮವಾದ : 'ಬಬ್ಲಡಗು' ಪರಾ. ಬಲು: 
೧. 'ಬಲುಗಣಿ' ಪರಾ. ೨. `ಬಲುಗುಂಡು' ಪರಾ. ೩. ಹಣ 
ಮುಳ್ಳಂ ಹೆಣನಾದೊಡಂ ಮವಮಂತೆಯಿಂ ತಾನಾವಗಂ 
ಮಾತ್ರಂ ಬಲುಬೂಟಕಂ ಗಬಪಿ (ಸೋರೋಶ- ೩೨): ಹುಲಿಮುಖ ಬಲು 
ಭಯಘಹಿಂಕುರವ ಬೀಜುವುವು (ಕಕ). ೨-೬೪). ೪. 'ಬಲುಗಡಲು' 
ಪರಾ. ೫. 'ಬಲುಗತ್ತಲೆ', 'ಬಲುಗೆಪು' ಪರಾ, ೮. `ಬಲುಬಿದಿರು' 
ಪರಾ. ೧೪, ಪರದೇವತೆಯೆಂದು ಭಕ್ತಿಗೈವುದು ಬಲುದೊರೆಯೆಂದುಪ 
ಚ೦ಸುವುದು (ತಂಬ. ೩-೪9). ೧೫. ಉಗ್ರವಾದ : 'ಬಲುಬೇಸಗೆ' 
ಪರಾ. [೬ ಬಲ್ಲಿತ್ಕು) 

ಬಲ್ಕ (ನಾ). ಎಡಭಾಗವಲ್ಲದುದು; ದಕ್ಷಿಣ ಪಾರ್ಶ್ವ: “ಅಪಸವ್ಮಂ, 


ಬಿಟ್ಟೆರಳ್‌ ಕ್ಷಣ 


40 


66 


ಓ೨೬೬ 


30| ಬಲ್ಲ 
ಲ್ಕ . ಬಳ್ಳ (ನಾ), ೧. ಪರಾಕ್ರಮ; ಕಸುವು: ಶಕ್ತಿ; ಸಾಮರ್ಥ, | 


ಬಲ್ಲ 


ದಕ್ಷಿಣಂ - ಈ ೨ ಬಲಂ" (ಕಣಯ. ೨9-೭೧); ಬಲದ ಕಯ್ಕೊರ್ಳ 
ಭೈಕ್ಷದ ಭಾಜನಮಂ ಹಿಡಿದು ತೊಟಲ್ಲು ಭೈಕ್ಷಮಂ ಬೇಡಿ ಮಡಗಿಟ್ಟು 
ಪಗಲುಣ್ಣಿಂ (ನಡ್ಮಾರಾ. ೪೨-೦೭); ಬೇಡಿದೊಡೆ ಬಲದ ಬರಿಯುವು 
ನೀಡಾಡುಗುಮುಗಿದು ಕರ್ಣಂ (ಶಂಶಳಾ- 0-000); ಇದಿರೊಳಾನಿಹೆ ಶಲ್ಕ 
ನೆಡವಂಕದಲಿ ಬಲದಲಿ ಕೃಪನಪರಭಾಗದಲಿ ನೀ ಬಂದೆಸು ಕುಮಾರನ ಕರದ 
ಕಾರ್ಮುಕವ (ಕುಠ್ಕಾಲ್ರೋ- ೬-೨9); ಆಳುವವನ ಎಡಕ್ಕಿಂಬೇಡ. 
ಹೊಲಿಯುವವನ ಬಲಕ್ಕಿ ರಬೇಡ (ಗಾರ). 

ಬಲಗೊಡತಿ- (ಮದುವೆಯಲ್ಲಿ) ಹೆಣ್ಣಿನ ಬಲಭಾಗದಲ್ಲಿ ಜೊತೆ 
ಯಾಗಿರುವವಳು. ಬಲಗೊಡೆಯ - (ಮದುವೆಯಲ್ಲಿ) ಗಂಡಿನ ಬಲ 
ಭಾಗದಲ್ಲಿ ಜೊತೆಖತಾಗಿರುವವನು : ಹಾಳುನಾಯಿ 
ಇದೊಂದು ಯಾವಾಗಲೂ ನನ್ನ ಬಲಗೊಡೆಯ, ಬಸವನ ಹಿಂದೆ 
ಬಾಲ ಬಂದ್ಮಂಗೆ (ನುರನು. ೩6೨). ಬಲದಂ-ದಕ್ಷಿಣ ಪಾರ್ಶದಲ್ಲಿರು 
ವವನು : ಬಲಮಗ್ಗುಲಲ್ಲಿರುವ ವ್ಯಕ್ತಿ: ದಕಾರಕ್ಕೆ ಕೆಲದಂ, ಬಲದಂ, 
ಅಲ್ಲಿದಂ, ಇಲ್ಲಿದಂ, ಎಲ್ಲಿದಂ (ಕಮದ. ೦೦೦) ಶ್ರಜೋ.ಬಲದ ಕಯ್‌ ಎ ಬಲಗಡೆ; 
ಬಲಭಾಗ; ಬಲಪಕ್ಕ: ಎರಡುಂ ಬಲದ ವೀರಭಟರ್ಕ್ಕಳೊಟ್ಟು ಪೊಜಮಟ್ಟು ಸ 
ಬಿಲ್‌ವಿಲ್ಲಳ" ಕುದುರೆ ಕುದುರೆಯೊಳ್‌ ಕಿಟ್ಟಿ ಅತಿತುಮುಲಕುಳಗ ವೆ 
ಬಲದ ಕಯ್ಯ್ಯಂ ಚಿತ್ರವಾಹನನೆ ತ್ತಿ ಪುಗುತ್ತನ್ನು ಕಾದಿಸೆ ಕಣ್ಣು ಕುಲಮುದ್ದ 
ನೀನೀ ಕಯ್ಯ ಪೊಕ್ಕು ಕಾದೆನ್ನು ಬೆಸಸೆ (ಎಳ. ೪111, 46ರ. ೦೦-೬; 
ಸು. 800). ಬಲದ ಕಯ್ಯ ಭಂಡಾರ - ಬಲಗೈ ನೀಡಿದೊಡನೆಯೇ ಹ್ತ 
ಗತವಾಗುವ ಐಶ್ವರ್ಯ: ಒಂದು ಬಿರಂದು : ಬಸವಯ್ಯ 
ದಂಣಾಯ್ಕರು ರಾಜ್ಯವ ಪ್ರತಿಪಾಲಿಸುವ ಕಾಲದಲು ಅವರ ಬಲದ ಕಯ್ಕ 
ಭಂಡಾರವೆನಿವ ಗಣಪತಿಮ ವಿಷ್ಣುವರ್ದ್ವನಪ್ರತಾಪಹೊಯಸಳ ಭುಜಬಳ 
ದೇಶದೊಳಗೆ ಕಾವೇರಿಯ ದಕ್ಷಿಣಭಾಗದ ಅಧಿಕಾರವ ಮಾಡುವ ಕಾಲ 
ದೊಳೆ: (ಎಳ. )%(8). ಕಾನುಉಾ. 3೬೦-೬ ; 1568) ;: ಶ್ರೀಮನ್ಮಹಾ 
ಪ್ರಧಾನಂ ಮಗಪ್ಪದಣ್ಣಾಯಕರ ಬಲದ ಕಯ್ಕ್ಮ ಭಂಡಾರವೆನಿಪ ಅಚಂಣ 
ವೊಡೆಯರು ಹೊಇಸಳದೇಶವನಾಳುತಿದ್ದಲ್ಲಿ (ಎಳ. 19(8).ಕಾಮರಾ. ೨೬೧-೪; 
1397). ಬಲವಾಗು ಎ ಬಲಭಾಗಕ್ಕೆ ಬರ್ಕು; ಬಲಕ್ಕೆ ತಿರುಗು : (೪); 
[ದೇ.॥ ತಮಿ. ಮಲ. ವಲರ್‌, ತುಳು. ಬಲ; ತೆಲು. 
ವಲ, ವಲನು ., ಕೋತ. ವಲ್‌; ಪರ್ಜಿ. ವೆಲ] 

“ಮಲ್ಕ' ನೋ. 


“ಪ್ರಾಣಃ, ಸ್ಮಾಮ, ಬಲಂ , , . ತರಃ, ಸಹಃ- ಈ ಲೆ ಬಲ್ಬು (ಬಲುಹು)” 
(ಹಳಿಯ. ೧೨39-೩6) ; ತ್ರಿದಶ ನರಾಸುರೋರಗಣ ಬ್ರಭು ನಿಶ್ಚಿತ ತತ್ತ್ವ 
ಯೋಗಿ ಯೋಗದ ಲಮೂಣ್ಮಿ ಪೊಣ್ಮಿ ನಿಲೆ (ಶಂಕಾ: ೦-68) ; ಜಲದಿ 
ಕುತ್ತಿತದಾನದ ಫಲದಿಂದೆತ್ತ್ರಾನುಮೊರ್ಮೆ ಸಿರಿ ಸಮನಿಸುಗುಂ (ರವರ್ಷಶ್ಮು- 


99-೩9). ೨. ಸೈನ್ಯ; ದಳ: ಪಡೆ: "ಸೇನೆ ಧ್ವಜಿನಿ ವರಪತಾಕಿನಿ 
- 4. ಬಲಂ ಚಮುವೆನಲು ಪಡೆಗೆ ನಾೂಮಂ” (ವಾಂಗಣ. 6೬-3೯) ; 


ಅಗ್ಗ ಳಾಅರಸರಾ ಬೆಸಸಿದೊಡೆ ಬೆಸನ ಪೆತ್ತುರ್ಬ ಬಲಮಾನ್ತಾಳ್ನಿ ಎಜ್‌ದು 
ಬಿಚ್ತಿಲ್‌ (ಎ೪. ೫ (6), ರಿಂಗ್‌. ೬-೬; ಸು. 620); ಆಉುಂಬಲಂ 
ಗಳ್ಳೆರಸೊದಎಿದ ಸಂಗ) ಮಸಂರಂಭದಿಂದಂ ಬಗೆಯ: ಪ್ರಾಣಪ್ರಿಯ್ತೀ 
ಜನತನಯ ಧನವ್ರಾತದೊಳ* ಮಾಡದಾರ್ಶಾಜಿಗೆ ಬಂದೊಡ್ಡಲೈ (ತ್ರ. 
ಆ ಮೋಹರದ ಜೋಕೆಯ ಹಿಂದೆ ಲಕ್ಷಕಳಿಂಗಘಟೆಗಳು 
ಸಂದಣಿಸಿದವು ದ್ರೋಣ ನಿಂದನು ಬಲದ ಕಾಹಿನಲಿ (ಕುನ್ಮಾರ್ರೊ. ೨-೨೨)- 
೩. ಪ್ರಭಾವ ; ವರ್ಚಸ್ಸು : ನಿನ್ನ ದಯೆ:ಯಿಂದಮರಿನೃಪರನ್ನೆಆ* 
ಕೊಂದೆಮುಗೆ ಸಕಳರಾಜ್ಯಶ್ರೀಯುಂ ನಿನ್ನ ಬಲದಿಂದೆ ಸಾರ್ದುದು 
(ಕಂಕಕಾ. ೦೪-೩೬) ; ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯಾನ 


9೪-93) ; 


ಬಲ, 


ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ ಸತ್ಮದ ಬಲದಿಂದ 
ಅಸತ್ಯದ ಕೇಡ ನೋಡಯ್ಯ (46. 600). ೪. ನೆರವು; 
ಸಹಾಯ : ಕೋಪದಲೂ ರೇಣುಕೆಯು ಭೂಪನ ಕೋಪವನು ನೆಲ 
ಕಂಡು ಬೇಗದಿ ಮಾಪತಿಗೆ ಬಲವಾಗಿ ಬಂದಳು ರಾಮನಿದ್ದೆಡೆಗೆ (ಸಂರಶ. 
೨-೨೪). "ಜನಬಲ' ಪರಾ. ೫. ಕೃಷ್ಣನ ಅಣ್ಣನಾದ 
ಬಲರಾವಂ ; ಬಲಭದ್ರ : “ಬಲನೇಕಕುಂಡಲಂ , ಕಾಮಪಾಳಂ 
ರಾಮಂ” (ಕತ್ತಾಕೋ. ೫-೨೩) : ಪಲವುಂ ಪ್ರಕಾರದಿಂದಂ ಪ್ರಲಾಪಿಸುತ್ತೂಂ 
ಗುಣಂಗಳಂ ಗಣಿಯಿಸುತು: ಬಲನನುಜಸ್ನೇಹದೆ ವಿಹ್ವಲತೆಯನೆಯ್ದ್ಹಿರ್ದ 
ನವನಿಯೊಳ್‌ ಬಿಟತ್ಹಾಗಳಿ' (ಉಾಂತೀತ್ವ. 6-೩೬) : ದಾಡೆಗಳಿಂದ ಕಂಠೀರವ 
ಮದದಂತಿ ಕೋಡುಗಳಿಂದಲೆಂತಂತೆ ಕೂಡಿದ ಬಲ ನಾರಾಯಣರಿಂದಲಿ 
ನಾಡೊಡೆಯನು ರಂಜಿಸಿದನು (ಭರತ. *-30). ೬. ಆಕಾರ; 
ಆಕೃತಿ ; ರೂಪು. ಪ. ಇಂದ್ರಿಯ ; ವೀರ್ಯ ; ರೇತಸ್ಸು 

“ಶುಕ್ಷಂ, ವೀರ್ಯಂ, ಬಲಂ, ಬೀಜಂ, ಇಂದ್ರಿಯಂ, ರೇತಃ _ 
ಈ ೬ ಇಂದ್ರಿಯಂ” (ಶರಾಯಿ. ೦೦58-0೬). ೮. ಕಾಗೆ: “ಕಾಗೆ 
ಯಲ್ಲಿಯುಂ ಬಲನೆಂಬುದು” (ಕಳಾಯು. ೦೩೩8-೨೩). ೯. ಇಂದ್ರನಿಂದ 
ಹತನಾದ ಒಬ್ಬ ರಾಕ್ಷಸನ ಹೆಸರು : “ಬಲದಲನ' ಪರಾ. ೧೦. 
ಭದ್ರ; ಬಿಗಿ; ಗಟ್ಟಿ: ಅವನು ಓಡಿಹೊ:ಗದಂತೆ ಬಲವಾಗಿ 
ಹಿಡಿದುಕೊಂಡರು (68). ೧೧. ಒಬ್ಬ ನಿಘಂಟಂಕಾರನ ಹೆಸರು : 
ನಿಜಗೋಪಾಲ ಧನಂಜಯ - * . ಅಮರ ಶಬ್ದಮಂಜರಿ ಬಲಾದ್ಯುಕ್ತಾಭಿ 
ಧಾನಾರ್ಥಮಂ ದ್ವಿಜವಂಶಾರ್ಣವಪೂರ್ಣಚುದ್ರನೆನಿಪೀ ದೇವೋತ್ತಮಂ 
ಪೇಳೆ ಸೂರಿಜನು ಮೆಚ್ಚಲು ಸೇವ್ಯಮಾಯ್ತೂ ಜಗದೊಳ್ಳೂನಾರ್ಥರತ್ನಾ 


ಕರಂ ( ವಾನಾರ- ೬)- ೧೨. ಬಲಿಷ್ಕವಾದಂದಂ ; ಬಲಶಾಲಿ 
ಯಾದುದು : ಶೇಷನಿಂ ಬಲವಿಲ್ಲ ಮೋಸದಿಂ ಕಳವಿಲ್ಲ ನೇಸಜ್‌ಂ 
ಜಗಕೆ ಹಿತರಿಲ್ಲ ಪರದೈವ ಈಶನಿಂದಿಲ್ಲ (ಸರ್ವ್ಮ- ೨೨6) ; ಸರಕಾರ ಬಹಳ 


ಬಲ ಅಲ್ಲವೇ ? (ಈಜು. ೨9). ೧೩. ಯುದ್ಧ. ೧೪. ಆಹುತಿ ; 
ಬಲಿ: “ರಕ್ಕಸನೊಳಾಹುತಿಯೊಳಿಂದ್ರಿಯದೊಳಾಜಿಯೊಳು 
ಯೊಳು ಶಕ್ತಿಯೊಳು ಮಂಸಲಿಯೊಳು ಬಲವೆನಿಕ್ಕು” (ಮಂಗರಾ, ೦೬-೩೪) - 
೧೫. ಆಕಾಶ, ಗಗನ. ೧೬. ನೀರು. ೧೭. ಕಪ್ಪು : “ಅಸಿತ 
ಸಹಾಯಮಿಂದ್ರಿಯ ರಣಾಹುತಿ ದಕ್ಷಿಣ ಸೈನ, ಶಕ್ತಿವಾಯಸಮಸಿತಾಂಬರಂ 
ದನುಜ ರೂಪು ವಿಹಾಯಸ ವಾರಿ ದೊಡ್ಡಿತೆಂಬಿವರೋಳ* ಬಲಾಖ್ಕ” 
(ಕಾಕಾ. 08). ೧೮. [ಜ್ಯೋತಿ] ಗ್ರಹಗಳು ಜಾತಕನಿಗೆ ನೀಡುವ 
ಬೆಂಬಲ,- ಸಹಾಯ : "ಕಂಕಣಬಲ" ಪರಾ. ೧೯. [ವಿಶಿಷ್ಟಾ] 
ಪರಮಾತ್ಮನ ಆರು ಗುಣಗಳಲ್ಲಿ ಒಂದಂ : ಶುದ್ಧಸತ್ತ್ವವೆಂಬುದು... 
ಜ್ಞಾ ನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಥೆಂಬ ಭಗವಂತನ 
ಆರುಗುಣಗಳಿಗೂ ಪ್ರಕಾಶಕವಾಗಿರುವುದರಿಂದ ಷಂಡ್ಲುಣ್ಯಮಯವು 
(ಹಿಂದಕ. ೨೩೪). ೨೦. [ದ್ರೆ ಅತೆ] ನಲುವತ್ತು ವಿಧವಾದ 
ಗುಣಗಳಲ್ಲಿ ಒಂದು : ರೂಪ, ರಸ, ಗಂಧ, ಸ್ಪರ್ಶ. . . ಭಯ, 
ಬಲ, ಲಜ್ಜೆ . .. ಶೌರ್ಯ, ಸೌಭಾಗ್ಯವೆಂದು, ಸಾಮಾನ್ಯವಾಗಿ 
ನಲವತ್ತು ವಿಧ ಗುಣಗಳು (ಓಒಂಠತಾ. ೨೬). ಬಳೆ: ೧. ಅಂತು 
ವಸುಷೇಣನಾ ಲೋಕಾಂತಂಬರಮಳವಿ ಬಳೆಖು ಬಳದೆಸಕವುದೋರಂತೆ 
ಜನ್ಮಂಗಳ) ಕರ್ಣೋಪಾಂತದೊಳೊಗೆದೆಸೆಯೆ - ಕರ್ಣನೆಂಬನುಮಾದಂ 
(ಶಂಕಾ. 0-5 ) ; ಸಕಷಾಯಕುಜಂಗಳ ದಂತಕಾಷ್ಮದೊಳ್‌ ಬೋಟ 
ಕೌಂಗುವಾದ್ಕ (ಚೈ) ಲವಂಗೋದಕ ಚೂರ್ಣಮೆಂಬಿವಂ ತೊಯ್ದುಕೊಂಡು 
ಪಲ್ಕುಲಿಯೆ ದಂತ ಬಳಮಂ ಪಡೆಗುಂ (ಊಳೋಶ. ೭-೩) ; ಭರತಂ 
ಷಟ್ಟಂಡವಸುಂಧರೆಯುಮನೊರ್ಮೊದಲೆ ಬಿಟ್ಟು ಜಿನಸದ್ರೂಪಂ ಧರಿಯಿಸಿ 
ದನೆಂದೊಡುಚ್‌ದರ ಸಿರಿಯುಂ ಸಂಪತ್ತೂಮಳವು ಬಳವುಂ ಏರಿದೆ 


೬೨೬2 


ಕಾಡ 


6 


೩೦ 


ನೀರ್ಕಾಗೆ | 


30 


ಬಲಂಗೊಳ್‌ 


(ರವರನ್ನು - ೩-೦೩೩) - ವಿ. “ಬಳಮೆನೆ ಸೈನ್ಮವಂಕ್ಕೂ” (೫6ರ. ೩೪) ; ಬಳ 
ಮೆರಡುಂ ತನ್ನನೆ ಮಿಳಮಿಳ ನೋಡೆ ನರೇಂದ್ರನೊಂದೆ ರಥದಿಂದ 
ಸುಹ ಓದೃಳಮನಿರದೆಯ್ದಿ ಭೀಷ್ಮರ ಚರಣಯಂಗಕ್ಕೆ ಅಗಿ ನಿನಗೆ ಜಯಮ 
ಕೈಂದಂ (ಶಂಶಂಾ- ಬಳೆದುದೊ ಭೂತಳಂ ಸುಂರಿದುದೋ 
ನಭಮಿಾಂದುದೊ ದಿಕ್ತಟಂ ಬಳಂಗಳನೆನೆ ಪರ್ವಿದಾ ಪಡೆಯ ತೊಟ್ಟು ಟಿಯಿಂ 
ಗಿಡುಬಳ್ಳಿ ಭೂರುಹಾವಳಿ ಪೊದಜುಳ್ಳ ಬಲ್ಲಡವಿ ಪೆರ್ವಯಲಾಯ್ತು 
(ಫ್ರತ್ತಫ್ರ: 3-೪೬) ; ತೊಳದ ಬೆಳ್ಮುಗಿಲ ಮೊಗ್ಗರದಂತೆ ಸಾಲುಗೊಂಡಳ 
ವಟ್ಟು ಪುರದಿಂದಲೈದಿ ಸಲಿಲವನೀಂಟಿ ಮರಳಿ ಪೋಪ ತೇಜಿಯ ಬಳ 
ವೊಪ್ಪಿ ದುವು (ಕಂನಂ. ೨-88). ೩. ಮಳೆಗಆ್‌ವುದು ಬೆಳೆ ಪೆರ್ಚುವುದಿಳೆ 
ತಳಕಿಳಿದು ಪೋಗದೆ ತಡೆದಿಹುದು ಪಳಿಎಲ್ಲದ ಪತಿವ್ರತೆಯರ ನಡತೆಯ 
ಬಳದೊಳಿಂಬರು ಬಲ್ಲವರು (ಹರಣ. 3-೯)- ೫. ಬಳನಂ ನಚ್ಚುವೊಡೀ ಕೃಷೀ 
ವಳನುಮಾ ಜೂದಾಳಿಯುಂ ಗಾಳಿಗಾದಟಾಯಾಳೀ ಬಳೆದೊಟ್ಟ ನಟ್ಟುವ 
ನುಮಾ ಗೋಪಾಳರಪ್ಪೀ ಯಮಳ್ಗಳೆ ದಲ್‌ ಚಂಡಭುಜರ್‌ (ಶೇಖ. 
09-900) ; ಎನಿತೊಂದು ಪದೆಪು ಮೋಹಂ ವನಜಾಕ್ಷನೊಳನಿತು ಪದೆಪು 
ಮೋಹಂ ಬಳನೊಳ್‌ ತನಗಾಗೆ ನಂದವಧು ತತ್ತನಯದ್ವಯುಕೇಳಿಯಿಂದೆ 
ಸುಖಮಂ ಪಡೆದಳ್‌ (8ಗವ. ೩-೪೮) . [ಸಂ./ ತಮಿ. ವಲಮ್‌, 
ವಲ್ಲಮ್‌, ವಲ್ಲಮೈ, ವಲ್ಲೆ ಮಲ, ವಲಮ್‌ ; ತುಳು ಬಲ ; 


ಲ ನ 
ತೆಲು. ವಲಮ. ವಲಮು ; ಕೋತ. ವಲ್‌] 


೦೦-೬೦) ; 


ಬಲಯದ್ಧಿ. ಬಳಯದ್ದಿ (ನಾ). [ಜೈನ] ಎಂಟು ಬಗೆಯ ಖಯದ್ಧಿಗಳಲ್ಲಿ 


ಒಂದು; ೪ “ತಪಃಶಕ್ತಿಯಿಂದ ಅಪರಿಮಿತವಾದ ಮನೋವಾಕ್‌ 
ಕಾಯ ಬಲಗಳುಂಟಾಗುವುದು” (ಕೈತಕೋ. ೦೪) : ಭಾವನೆಯೊಳಾದ 
ಬುದ್ಧಿ ತಪೋವಿಕಿ ,ಯೌಷಧಿರಸಬಲಾಕ್ಷೀಣಾಭಿಧಾನಸಪ_ರ್ಧಿಗಳೊಳಂ 
ನೆಆ್‌ದು (ಆಂಘ್ರ- ೬-೩ ನ); ಬುದ್ಧಿಕ್ರಿ ಯಾವಿಕ್ರಿಯತಪೋಬಲೌಷಧರಸಕ್ಷೇತ್ರ 
ಭೇದದಿಂ ಯದ್ಧಿಪ್ರಾಪ್ತಾರ್ಯರಷ್ಟವಿಧಂ (ತತ್ತ ಪ್ರ. ೦೭೩) ; ಮನ ವಚನ 
ಕಾಯ ಭೇದದಿಂ ಬಲಯದ್ದಿ ಮೂಣು ತೆಅ೦ (ಶತಾಕೆ. ೩೪೯). ಬಳಯದ್ಧಿ 2 
ಪುನೋಬಳಂ ವಾಗ್ಬಳಂ ಕಾಯಬಳಮೆಂದು ಮೂಜಂಂ ತೆಜನಾದ ಬಳ 


ಯದ್ಧಿಯೊಳಂ . . . ನೆಆ್‌ದು (ಕಂಡ್ರಪು. ೦೪-೩೦ ನ). “ಬುದ್ಧಿ ಬಂದ್ಮಿ' 
ಪರಾ. [ಸಂ.] 
ಬಲಂಗೆಡು (ಕ್ರಿ). ಶಕ್ತಿಗುಂದಂ ; ಬಲಹೀನವಾಗು : ಅರಣ್ಮದಾ 


ಭೀಳತೆಗಂ ಕೋಡದೆ ಕೊಂಕದೆ . . . ಬೆಚ್ಚದೆ ಬೆದಅದೆ ಬಲಂಗೆಡದೆ 
ಮನಂಗುಂದದೆ ಕೆಲನಂ ಸಾರದೆ ಸಹಾಯಮಂ ವಾಅದೆ ಮಹಾವಟವೃಕ್ಷದ 
ಕೆಳಗೆ ಎಪುಳತಪದಿಂದಪರ್ಣೆಯೊಪ್ಪುತ್ತುವಿಂರೆಯಿರೆ (೧೪. ೯-೩6 ರ). 

[ ಬಲ್ಕ + ಕೆಡ್ಮು) 


ಬಲಂಗೊಳ್‌, ಬಲಗೊಳ್‌, ಬಲಗೊಳ್ಳು (ಕ್ರಿ). ಬಲಭಾಗದಿಂದ ಸಂತ್ತು 


ಹಾಕು; ಪ್ರದಕ್ಷಿಣೆ ಮಾಡಂ: ತನ್ನ ನಾಲ್ವರ್‌ ತಮ್ಮಂದಿರೊಡನೆ 
ಮಂಗಳವಸದನಂಗೊಂಡು ಮಂಗಳಪ್ರಧಾನೋಚಿತವಿಜಯಗಜಮನೇಟ್‌ 
ವಿದ್ಮೋತಮಾಗಿ ದಕ್ಷಿಣಾವರ್ತಮಪ್ಪ ಹೋಮಾಗ್ನಿಯಂ ಬಲಂಗೊಂಡು 
(ಕಾಕಥಾ. 8 5) ; ಶಬಳಂ ರತ್ನದ ಶೇಜಮುಿನ್ನುಮಧಿದೆಯ್ವಂ ಶಂಕಿಡೀ 
ಯೂರ್ಗೆ ಚಂದ್ರಬಳಂ ಬ್ರಹ್ಮಜಿನೇಂದ್ರಗೇಹಮೆನುತಂ ಬಂದರ್ತ್ತಿಯಿಂ 
ಸೇಸೆಗೊಣ್ಣು ಬಲಂಗೊಣ್ಣು ಸಮನ್ನು ವೋದನೆಸವೀ ಗ್ರಾಮಾಧಿವಂ... 
ಮೂರು ಪವ್ಯಂಗಳೊಳ್‌ (8963. ೫-1, ೫೨-೬೩; 3007) ; ತ್ರಿಳೋಕ 
ಸ್ವಾಮಿಯಿರ್ದ ಗಂಧಕುಟಿಯಂ ವಾಸುದೇವರ್ಮೊದಲಾದ ಯಾದವರೆಲ್ಲರುಂ 
ಮೂಮೆ ಬಲಂಗೊಂಡು ರೋವಂಹಂಚಕಂಚುಕಿತಶರೀರರಾಗಿ ನಿರ್ವಾಣ 
ಸೀಮುಂತಿನೀಪ್ರಿಯಂಗೆ ಸರ್ವಾಂಗಪ್ರಣತರಾಗಿ (ಕೀಟವು, ೦೪೪ ಶು. 
ಬಲಗೊಳ್‌ : ಭಟ್ಟಾರರ್‌ ಬಸದಿಯಂ ಬಲಗೊಂಡು ಕಾಲಂ ಕರ್ಚೊಳಗಂ 
ಪೊಕ್ಕು (6೫ - ೭೪-೦); ಶ್ರೀಮಜ್ಜಿನಭವನಮನಖಲಾಮರವರತುತರಣಳ 


ಬಲಂಬೆರಸು 


ವರ್ತಿಸ್ತುತಮಂ ಮೂಮೆ ಬಲಗೊಂಡು ಭವ್ಯಶಿಖಾಮಣಿಯೆನಿಸಿದ ಸರಸ್ತಶೀ 

ಮುಣಿಹಾರಂ (6೦ಫಿ: ೪-೧) ; ಉದೃಟಯ್ಯನ ದುಯೂರನ ಕಾಳಿದಾಸನ 
. ಎ ಭಲ್ಲಟನ ಭಾರವಿಯ ಪದವ ನೆನೆದು ಬಲಗೊಂಡು ತೊದಗಿದೆನೀ 

ಮಹಾಕೃತಿಯಂ೦ (ಹತಕಾ, 9-09): ಚಕ್ರಿ 

ಬಾರಿ ತನ್ನೊಳು ತಾನು ಗೆಲವೇಜಣಾ ಮುನಿಗಳಿರ್ವರಿಗೆ 
(ಕರಕ. ೩-೩೬೦). ಬಲಗೊಳ್ಳು : ಹಾಡಿನಲ್ಲಿ ಅಕ್ಕಮಹಾದೇವಿ, ಕೆರೂರ 
ರಾಚಯ್ಯ. ದ್ರೌಪದಿ. ಸುಭದ್ರೆ, ದೇವಕಿ ಇವರನ್ನೆಲ್ಲ ಕವಯಿತ್ರಿ ಬ 
ಗೊಳ್ಳುತ್ತಾಳೆ (ಕರ್ನಾಕ. ೩೩): ತುತ್ತು ಮುತ್ತನು ನೀಡು ಸರಸತಿ 
ಲಕುಮಿ ಕಾಳಿಕೆ ಅಂಬೆ ಪಾದಪದ್ಮಂಗಳಿಗೆ ಜೀವದ ಹಂಸನಾ ಬಲಗೊಂಬೆ 
(6ರಳು. ೧೩-೧೨). ಬಲ, * ಕೊಳ್‌] 

ಬಲಂಬೆರಸು (ಅ). ಸೈನ್ಯವನ್ನು ಕೂಡಿಕೊಂಡು; ಸೇನಾನಮೇತವಾಗಿ: 
ದ್ರೌಪದಿಯ ಕೊಟ್ಟ ನಣ್ಣುಮಂ ದೋಣನೊಳಾದ ಪರಿಭವಮುಮಂ 
ನೆನೆದೊಂದಕ್ಷೋಡಿಣೀಬಲಂಬೆರಸು ದ್ರುಪದಂ . . . ನೆಲಂ ಮೂರಿ 
ವಿಟ್ಟಂತೆ ಬಲವಕ್ಕದೊಳ್‌ ನಡೆಯೆ (ಶಂಶಥಾ- ೯-೪೫ ವ); ಕೆಲವು ದಿವಸದ 
ಮೇಲೆ ವಿಶ್ವಾನುಲೋಮನುಂ ತಾನುಂ ತಂತಮ್ಮ ಬಲಂಬೆರಸು ಪರದೇಶಕ್ಕೆ 
ಪೋಗಿ ಕಳು ಬಹುದ್ರವ್ಯಂ ಬಸಮಾಮದಟಾಂ ಪೆರ್ಚಿ 
೨-೦೮೩). [ಬಲ್ಕ 4 ಬೆರಸ್ಕು) 

ಬಲಂಬೆಜು (ಕ್ರಿ). ಶಕ್ತಿಯನ್ನು ಪಡೆ; ಸಾಮರ್ಥ್ಯವನ್ನು ಹೊಂದಂ; 
ಬಲಿಷ್ಮವಾಗು : ಮದೀಯವಾಗ್ವಿ ಭವವಿನ್ಕಾಸಂ ಬಲಂಬೆಸ್ತುದಿನ್ನಿರು 
ಬಲ್ಲಿತ್ತಆ ಕೋಡು ಕೂರಿತದನಂತಿಂತುಂತೆನಲ್ಬರ್ಕುವೇ (ಆದಿಫು. ೦-೨೩); 
ಬಲಂಬೆತ್ತೊಡಾ ದಿವಿಜೇಜ್ಕಂ  ಸ್ವಗೃಹಂಗಳೊಳ್‌ ನಿಲೆ ಸುವರ್ಣಂ 
ಪೂರ್ಣಮಾ ಗೇಹದೊಳ್‌ (ಶಾತಕಿ. ೪-08). [ಬಲ್ಯ + ಪೆಜ್ಮು) 

ಬಲಂಬೊಯು (ಕ್ರಿ). ಶಕ್ತಿಯನ್ನು ಕೊಡು; ಸಾಮರ್ಥ್ಯವನ್ನು 
ಎರೆ, -ನೀಡು: ಲೋಕಜ್ಜರು ಸೇವಾವಿಚಕ್ಷಣರುಮಪ್ಪು ದಟ್‌ಂದವಿರಾ 
ಕುಕ್ಕುಟಯಶುದ್ಧನಿರೀಕ್ಷಣರಸಕ್ಕೆ ಭಂಗಂಮಾಡದೆ ವಿದ್ಯಾಸಾಮರ್ಥ್ಯದಿನಿವರ್ಕೆ 
ಬಲಂಬೊಯು್ಹ ತಾಮುವಾಾ ನೆರವಿಯೊಳದೃಶ್ಯರಾಗಿ ನೋಡುತ್ತು 
ಮಿರ್ದರ್‌ (ಕಾತಿಪು. ೪-೩೫ ವ). ಬಲ್ಕ 4% ಪೊಯ್‌,] 

ಬಲಕನಾಡು (ನಾ). ಒಂದಂ ಪ್ರದೇಶದ ಹೆಸರು : ಶ್ರೀಸಾಮಿಯಬ್ಬೆ 
- ೬ * ಬಲಕನಾಡ ಸುಳ್ಳಿಗೋಡಮ ದೇವಾರಕ್ಕೆ ೫x 2« ಭಟಾರರ್ಗ್ಗೆ 
ಬಟಯಂ ನಟ್ಟಿ ಬಸದಿಗಂ ದೇವಾರ ಕೊಟ್ಟಳ್‌ (ಎಳ. ೪111, ನಗರ: 
೪8-00; ಸಂ. 950): [ಬಲಕ್ಕ 4+ ನಾಡು] 

ಬಲಕೂಯಿಸು (ಕ್ರಿ)- ೧, ಶಕ್ತಿಯನ್ನು ಪಡೆ; ಬಲವಾಗು: ವೆಲೂರಿಗೆ 
ವೋಡಿ ಹೋಗಿ ಕಿಲ್ಲೆ ಬಲಕಾಯಿಶಿಕೊಂಡದ್ದರಿಂದ ಆರ್ಕಾಡ ದವಲತ್ತು 
ಅನಾಯಕವಾದ ವರ್ತಮಾನ . , , ತಿಳಿದು (ಶೈಕ. 3೪): ವಿ. ಬಲ 
ಪಡಿಸಂ; ಸಂಭದ್ರಗೊಳಿಸು : ಆ ಕೋಟೆಯನ್ನು ಮೈಸೂರವರು 
ತೆಗೆದುಕೊಂಡು ತಮ್ಮ ಮಂದಿ ಠಾಣ್ಯಯಿಟ್ಟು ಬಲಕಾಯಿಸಿಕೊಂಡರು 
(ಉತೇಂದ್ರ ೪. ೩. ಏರು; ತೀವ್ರವಾಗು ; ಒಳಗೊಳಗೆ ಮಾತು 
ಬಲಕಾಯಿಸಿತು (ಕರುಣ. ೦೨೪). ೪. ಕಳೆಗಟ್ಟು ; ವಿಜೃಂಭಿಸಂ : 
ಇದರಲ್ಲಿ ಸಾಧಾರಣವಾಗಿ ಒಕ್ಕಲಿಗರೇ ಗೆಲ್ಲುವವರಾದುದರಿಂದ ಈ ಉತ್ಸವ 
ಬಹಳ ಬಲಕಾಯಿಸುತ್ತದೆ (ಗರು೦ಾ- ೦೭೦). 
[ಬಲಕ್ಕಾ (ಐ .- ಹಿಂ. ಬಲಕನಾ, ಬಲಕಾನಾ) 4. - ಇಸ್ಕು,/ತುಳು. 
ಬಲಕಾೂಯಿಸ", ಬಲಕಾಯಿಸು] 

ಬಲಕುಟಿಕೆ /ಬಲುಗಂಣಿಕೆ' ನೋ. 

ಬಲಕೆರ್ಯ :ಬಲಗೆಯರ್‌' ನೋ. 

ಬಲಖರ್ವೀಕೃತ (ನಾ). (ದೈವಬಲದ) ಶಕ್ತಿಗುಂದಿದವನು; ಬಲಹೀನ: 
ಶ್ರೀಕೃಷ್ಣಂ ಕಂಸಪುರಾಲೋಕನಕೌತುಕರಸೋದಯಂ ವೀರರಸೋದ್ರೇಃ 


ಬಲಗೊಂಡನುಲಕಿ 
ಮೂಡು 


(ರರ್ಮಾಮೃ - 


೬೨೬೮ 


10 


40 


ಬಲಗೂಡು 
ಕೈದೆಗುಡೆ ಬಲಖರ್ವೀಕೃತನಾ ದೈತ್ಯ ಖಳನ ಪೊಬಲ್ಗೆಯ್ತಂದಂ 
(ano. ೬-೦). [ಸಂ.7 


ಬಲಗಟ್ಟು (ಕ್ರಿ). ಎಡಗಡೆಯಿಂದ ಬಲಗಡೆಗೆ ಅಡ್ಡಲಾಗಿ ಹೋಗು : 
(ಸ). [ ಬಲ್ಮ * ಕಟ್ಟು] 

ಬಲಗಡೆ (ನಾ). ಎಡಭಾಗವಲ್ಲದ ಕಡೆ: ಬಲಪಕ್ಕ: ದಕ್ಷಿಣಪಾರ್ಶ್ವ : 
ಬಲಗಡೆಯಲ್ಲಿ ಬಸಂತನೊಲವಿನಿಂ ಕುಳ್ಳಿರೆ ತನ್ನೆಡದೆಸೆಯೊಳ್‌ ಸೊಬಗಿ 
ಯರಿರೆ ಕಡುಚೆಲ್ವಂ ಪಡೆದನಾವಗಂ ನನೆಗಣೆಯಂ  (ಕದ್ಮಿಕಾ - ೧೩೭); 
ಬಲಗಡೆಗಂಗಿ ಬಾಗಿ ಬಿಗಿವಟ್ಟುಟಕಿ ಬಟ್ಟಿತೆಂಬಿನಂ ಮಲರ ಸರಂಗಳೊತ್ತರಿಸೆ 
(ಕಕವಿ. ೩-೭). [ಬಲ್ಯ *- ಕಡ್ಮೆ] 

ಬಲಗಯ್‌ «ಬಲಗೆಯ*' ನೋ. 

ಬಲಗರ್ವ (ನಾ). ಸಾಮರ್ಥದ ಬಗೆಗಿರುವ ಸೊಕ್ಕು, “ಮದ: ಆ 
ಶಿಶುಪೂಲನಳವದೆಂತೆಂದೊಡೆ ಬಲದ ಬಲಗರ್ವಧಿಂ ತೋಳ್ವಲದ ಕರಂ 
ಚಲದಳುರ್ಕಿ[ಯಿಂ] ಸುರರೊಳ೪್‌ ಮಾರ್ಮುಲೆವಂ (ಇಂಪಂ- ೭-೩9); 
ಬಲರಿಪು ತನ್ನದೊಂದು ಬಲಗರ್ವದಗುರ್ವಿನೊಳೆಮ್ಮೆಅಂಕೆಯಂ ಕುಲಿಶದಿ 
ನೊರ್ವೆ ಖಂಡಿಸಿದಂ (ಕಾತ್ಕಸಾ. ೪೬೪). [ಸಂ.] 

ಬಲಗರ್ವಿತ (ಗಂ). ಸಾಮರ್ಥ್ಯದ ದರ್ಪವುಳ್ಳವನು : ಬಲಗರ್ವಿತ 
ಪ್ರತಾಪಿಗಳಲಂಘ್ಯರಪ್ರತಿಮರಖಿಳಭೂಭತ್ಸೆ ಭುಗಳ್‌ ಬಲದೇವ ವಾಸು 
ದೇವರ್‌ ನೆಲೆಗೆಟ್ಟೇಕಾಕಿಯಾದರುಟಿಸಿದವರಳವೇ (ಏಂಹರಿ. ೦೪೨೨೯): 
ದುರುಳನವ ಭಗದತ್ತ ಬಾಹ್ಲಿಕ ನರಕ ವೃದ್ಧಕ್ಷತ್ರ ಮೊದಲಾದರಸುಗಳು 
ಬಲಗರ್ವಿತರಸಂಖ್ಯಾತರಹತು (ಕುವ್ಮಾಸ. ೨-೨೦). [ಸಂ.] 

ಬಲಗಾಲ್‌, ಬಲಗಾಲು (ನಾ). ಬಲಗಡೆಯ ಕಾಲು; ದಕ್ಷಿಣ ಪಾದ ; 
ಬಲಗಾಲ್‌ ಸೈತೊಪ್ಪೆ ವಾಮಂ ಕೆಲಕೆ ತೊಲಗೆ, . . ಲೀಲಾಲಲಿತಾಸ್ಯ 
ಕ್ರಾಂತದಿಂ ನಿಂದಮರನರಸಭಾಚಿತ್ತದೊಳ್‌ ಕಾಂತೆ ನಿಂದ೪  (ಊಕಾವ- 
೪-೦೩೩): ಒಲಗಾಲ್ಬಿಂದೆಸೆಗಾಗೆ ವಾಮಪದಮಂ ಮುಂದಿಟ್ಟು. . . 
ಕೋಮಲೆ ನಿಂದು (ಕಣಕ. 8೫-೪6). ಬಲಗಾಲು : ಆವ ಬಿಂಕವೊ 
ಎಡಗಾಲ ಗದ್ದುಗೆಯ ಮೋಲೋವಿ ಮಡಿದು ಮತ್ತೆ ಕೆಳಗೆ ಹಾವುಗೆಯೊಳು 
ಪೆಂಡೆಯದ ಬಲಗೂಲೂಟಾ ರೀವಿಯೊಳೆಸೆದನಾ ರಾಯ (ಕರತ. ೦-೩೦). 

ಬಲಗಾಲು ಮುಂತಾಗಿ ಹೊಗು - (ಶುಭಲಕ್ಷಣವಾಗಿ) ಬಲಗಾಲನ್ನು 
ಮಂಂದಿಟ್ಟು ಪ್ರವೇಶಿಸು ; ನಾನವನ ಮನೆಯುವಂಂ ಬಲಗಾಲು 
ಮುಂತಾಗಿ ಹೊಕ್ಕ ದಿನದಿಂದ ಬಲುಗೆಲಸವಲ್ಲದೆ ಯಿನಿಸು ತಲೆಯ 
ತಂಜ್‌ಸುವೊಡೆ ಹೊತ್ತಂ ಕನಸಿನಲ್ಲಿ ಕಾಸೆ (ಸಮ್ಮ. ೩-೦೯). 
[ಬಲ್ಲ 4+ ಕಾಲ್ಡ್‌] 

ಬಲಗಾಲು "ಬಲಗಾಲ್‌' ನೋ. 

ಬಲಗಿ `ಬಲಿಗೆ' ನೋ. 

ಬಲಗುಂದು (ಕ್ರಿ). ೧. ಶಕ್ತಿಯು ಕಡಮೆಯಾಗು; ಸಾಮರ್ಥ್ಯವು 
ಕುಗ್ಗು. ೨. ಶಕ್ತಿಯನ್ನು ಕಳೆದಂಕೊಳರ; ಬಲಹೀನವಾಗಂ : 
ಅವನು ವಯೋಧರ್ಮುದಿಂದ ಬಲಗುಂದಿದ್ದಾನೆ (ಕಂ). 

[ ಬಲ್ಕ + ಕುಂದು] 

ಬಲಗುಡು (ಕ್ರಿ): (ಪೂಜಾವಿಧಿಯನ) ಬಲಭಾಗದಿಂದ ಸುತ್ತಾ; 
ಪ್ರದಕ್ಷಿಣೆ ಹಾಕು.: ಸಡಗರದಲಿ ಕಂತುಸುತನುಷಾವಧು ಬಲಗುಡುತೆ 
ಕುಂಭಾಂದಜೆ ಸಹಿತ ಪೊಡಮುಟ್ಟರು ರುಕ್ಮಿಣಿ ಸತ್ಯೆಭಾವೆಂ ಪೆಣ್ಣಡಣಕ್ಕೆ 
ರತಿದೇವಿಯರಿಗೆ (ರೋಶತ. 9೨-೬೩). [ಬಲ್ಲ + ಕುಡ್ಕು (ಎಕೆೊಡ್ಗು)] 

ಬಲಗುಣಿಕೆ 'ಬಲುಗುಣಿಕೆ' ನೋ. 

ಬಲಗೂಡು (ಕ್ರಿ). ಸೈನ್ಯದೊಂದಿಗೆ ಇರಂ; ಸೇನಾಸಮೇತವಾಗಿರು ; 
ತೋರಿಯ ಮಣಿಪೀಠದಲಿ: ಮಂಡಿಸಿ ರಾಯಭಾರಿಗಳ್ಳೈಯಿಂದೆ ಕರೆಸಿ 
ವಾರಿಜದಳನೇತ್ರ ಬಲಗೂಡಿ ಪ್ರಸ್ಥಾನಭೇರಿಯ ಡನಿಮಾಡಿಸಿದ (ನೋಹತ. 


ಬಲಗೆಯ್‌ 


೬೨೬೯ 


ಬಲದಲನ 


೩೬-೨೬): ಶಿವಭಕ್ತ ಜನವುಜಂ ವಿಜೃಂಭಿಸಿ ನೆಲಸಿರ್ದ ಪಟ್ಟಣವಮಿುದಿಂತಿ ಬಲಗೊಳಿಸ್ಕು (ಕ್ರಿ). ಶಕ್ತಿಶಾಲಿಯಾಗುವಂತೆ ಮಾಡು: ಪುಷ್ಟಿ ¥ 
ದಟಿಸೊಳ್‌ ಬಲ [ಶಾಕಾಂ- ಳ]ಗೂಡಿ ಗಾಡಿ ರಂಜಿಸೆ ಪೊಸವಾಜಿಯೇಲಾ ಗೊಳಿಸು : ವ್ಯಾಯಾಮವು ದೇಹವನ್ನು ಬಲಗೊಳಿಸುತ್ತದೆ (ರೂಂ). 
ವಿಹರಿಪ್ಪದು ಬಲ್ಲತನಕ್ಕೆ ತಕ್ಕುದೇ. (ಕಾಜಕೇ. ೧೩-೪): [ಬಲ್ಕ + ಕೂಡ್ಗು] [ಬಲ್ಕ + ಕೊಳ್‌, + — ಇಸ್ಕು] 


ಬಲಗೆಯ್‌. ಬಲಕೆಯ*, ಬಲಗಯ್‌, ಬಲಗೆ ೈ (ನ). ೧. ಬಲಭಾಗದ 

ಕೈ; ದಕ್ಷಿಣ ಹಸ್ತ : ಬಲದ ಸುಟೀವೆರಸಿದರ್ಚಿಯ ವಿಳಾಸದಿಂದಗ್ಲಿರಾಜಿ 
ನೀರಾಜನದೊಳ್‌ ಬಲಗೆಯ್ಕೊಳ್‌ ಚಕ್ರಿಗೆ ದೋರ್ವಲವಿಜಯಮನೀವ 
ತೆಟದಿನೇಂ ಸೊಗಯಿಹತೋ (ಕಾಂತಿಫು- ೦೦-೪೨), ಇನಿರಸವಾಂತ ಕರ್ವಿಲಿಗೆ 
ಭ್ರಮರ ಸಿಂಜಿಗೈದೆಡದ ಹಸ್ತದಲಿ ದನಿಗೆಯ್ಕುತಿರೆ ಬಲಗೆಯ್ಯ ಪೂಸರ 
ದೊರ್ವ ವನಿತೆ ನಿಂದಿರ್ದಳುತ್ಸವದಿ (ಕೋಹತ. 8-೩೭). ವಿ. ಬಲವಾದ 
ಸಹಾಯಃ.-ನೆರವು ; ಪಡಲಿಟ್ಟಂತೆವೊಲಾಯ್ತು ಕೀಚಕಬಲಂ. . . ಪೆಜ 
ವೆಣ್ಣೊಲ್ಹಂಗಮೇನಾಗದಿಂದುಡಿದತ್ತಾಗದೆ ಮತ್ಸ್ಯ ನೊಂದು ಬಲಗೆಯ್ಕೆಂದ 
ಕೃ್ಕಟನ ಎಂಬುದಂ ನುಡಿಯಲ್ಯಾರ್ತರುಮಿಲ್ಲ ಪಾರದರದೊಳ್‌ ಸತ್ತಂಗ 
ಟಲ್ವನ್ನರಾರ್‌ (ಶಂಶಥಾ- 6-60). ಬಲಕೆಯ : (8)- ಬಲಗಯ್‌ : 
೧. ಅಕ್ಕರಮಂ ಬಲಗಯ್ಕೊಳು[(2ಾ೫೦.- ಗೈಯೊಳ್‌) ಲೆಕ್ಕಮನೆಡ 


ಬಲಗೊಳ್ಳು *“ಬಲಂಗೊಳ್‌' ನೋ. 


8 |ಬಲಗೋಲ್ಲು ಬಲಗೋಳು (ನಾ). ೧. (ನೊಗ ಅಥವಾ ಗಾಡಿಯ) 


ಬಲಭಾಗ ; ದಕ್ಷಿಣಪಾರ್ಶ್ವ : ಜ್ಞಾನಚಕ್ಷುವೆಂಬ ನೊಗದ ಉಭಯದ 
ಕೊನೆಯಲ್ಲಿ ಎಡಗೋಲಿನಲ್ಲಿ ಕಾರಿಯ ಹೂಡಿ ಬಲಗೋಲಿನಲ್ಲಿ ಬೆಳ್ಳಿಯ 
ಹೂಡಿ ಅಡಿ ಕೆತ್ತುವಂತೆ ಧಾಯೆಂದು ಹೊಡೆಯಲಾಗಿ (ಕವ. 111, ೪6-೯6); 
ಇನ್ನೊಂದು ಗಳಿಗೆ ಇನ್ಯಾರ ನೆನೆಯಾಲಿ ಬಲಗೋಲಲ್ಲಿರುವ ಬಸವಣ್ಣನ 
ನೆನೆದರೆ ಬಂದಷ್ಟು ಪಾಪ ಪರಿಯಾರ (ಕ8ಕಾ. ಇ): ವಿ. (ನೊಗ 
ಅಥವಾ ಗಾಡಿಯ) ಬಲಭಾಗಕ್ಕೆ ಹೂಡುವ ಎತ್ತು : ಈ ಎತ್ತು 
ಬಲಗೋಲು (ಕೂ9). "ಎಡಗೋಲು” ಪರಾ. ಬಲಗೋಳು: ೧. 
ಒಮ್ಮನದೊಳದ್ದಿದುವು ಹುಟ್ಟುಗಳು, ಉಪ್ಪೆನೀರ್‌ ತುಳ್ಳಿ ತಳ್ಳೊಯ್ಯೆ, 
ಬಲಗೋಳು ಮುಂದಾಗಿ ನೂಂಕಿದುದು ನಾವೆ ಬಲಮೆಲ್ಲ. ಒಗ್ಗಿನಲಿ 


ಗಯ್ಕೊಳಭವನನುಲೋಮವಿಲೋಮಕ್ಕೆ ನೆಲೆಯಾಗಿ ವಾಡಿ ಜಗಕ್ಕಲ್‌ಪಿದ 
ನೋಜೆಯಿಂದಮಾದಿಬ್ರಹ್ಮಂ (ಸಮಶ. ೨-೦೪). ಬಲಗೈ : ೧. ವಿವಿಧಎಭ 
ನವನಾಟಕಮಹೋತ್ಸ ವಸಮಂಚ್ಚೆಯವೆಸೆಯೆ ಏಕಾಂತವಿಭು ಬಲಗೈಯಲ 
ಗೆಡದ ಕರದಲಿ ಶಿರಂ ಮೆಆಕಿಯೆ (ವಿಸಫು. ೩೨-೪೦); ಬಲಗೈ ಬೆರಳನೊರ್ವ 
ನಿಗಿತ್ತೆ ಮೊಣ್ಣಿಯೆಂದುಲಿದು . ಭಂಗಿಸರೆ ಕಂಡವರು (ಕಂಠಂ. ೬-೦೮೪). 
೨. ಭಕ್ತಿಯ ಬಲಗೈಯತುಳವಿರಕ್ತಿಯ ಮನೆ . . . ಎನಲಾ ಪರಶಕ್ತಿಯ 
ಮಣಿಭವನಮೆಸೆದುದು (ಉದ್ಮಟಿ. ೬-6೫): ರಾಯರ ಬಲಗೈ ನಾನು. . . 
ಅವರು ಯಾವ ಕೆಲಸಕ್ಕೆಂದರೂ ಅದಕ್ಕೆ ತಯಾರಾಗಿರುತ್ತಿದ್ದೆ (ಕಾಯಕ: ೬); 


15 (ಪಾರೆಸಿ- ೦೬-೩೨೪). 
ಬಲಗೋಳು `ಬಲಗೋಲಂ' ನೋ. 

ಬಲಘಟ್ಟನ (ನಾ). ಸೇನೆಯಂ ತುಳಿತ.--ಪದಾಘಾತ : ಬಲಘಟ್ಟನದಿಂ 

ಪುಟ್ಟಿದ ಖಳಧೂಳಿಯಿನಾಗಸಂ ಮಲೀಮಸಮಾಗಲ* ಸಲೆ ರಜನೀ 

ಶಂಕೆಯಿನು ಜ್ಹ್ವಳಕರಮಂ ಕೆದಜ್‌ತಿಲ್ಲ ರವ ದಿಕ್ಕುಳದೊಳ್‌ (ರಾರಫು-೦೦-೩೦). 
[ಸೆಂ.] 

ಬಲಚೋರಿ (ನಾ). ಬಲಭಾಗದ ಎತ್ತು: ನೊಗದ ಬಲಗಡೆಗೆ ಕಟ್ಟುವ 

ಎತ್ತನ್ನು ಬಲಚೋರಿ ಎಂದೂ ಹೇಳುತ್ತಾರೆ (ಕೂ). `ಎಡಚೋರಿ' 


[ಬಲ್ಮ + ಕೋಲ್ಕು (ಎಕೋಲ್‌,)] 


20 


ಆಚಾರ್ಯರು ಮಾಲವೀಯರ ಬಲಗೈಯಾಗಿದ್ದರು (ತನ್ನಕೊ. ೪3). ಪರಾ. [ಬಲ್ಲ * ಚೋರಿ ?] 
ಬಲಗೈಯವನು- ಹೊಲೆಯಂರಲ್ಲಿ ಉತ್ತಮಜಾತಿಯವನಂ : ಊರ ಬಲಜ, ಬಳಜ (ನಾ). ೧. ಪಟ ಣದ ಬಾಗಿಲು ; ಪುರದಾ ರ. 
ಹೊರಗೆ ಬಲಗೈಯವನಳಿದರೆ ಹಾರುವನಿಂಗೂರೊಳಗಿಹಗೇತಕೆ ವೂರಿದ | ೨. ಹೊಲ; ಕ್ಷೇತ್ರ. ೩. ಸುಂದರವಾದ ಆಕೃತಿ. ಬಳಜ : 


ಸೂತಕ (ರಸ. 1೪,0೦೦೩): 'ಎಡಗೆಯ್‌' ಪರಾ. (ಬಲ, 4 ಕೆಯ್ಯ) ೪. ಬಾಗಿಲು; ದ್ವಾರ ು: ತಿವುರಿ ಗುಡಿ ಗೂಡಾರಂ ರುಂಪಾಳಿ ಚೌಕಿಗೆ 


ಬಲಗೆಲ (ನಾ). ಇ ಬಲಗಡೆ : ಬಲಗೆಲದೆಡೆಯೊಳು ಗರ್ಭಂ ನಿಲೆ ಪುರುಷಂ ಜಂಪೆ ಮಂಂಡಎಗೆ ಬಳಜಂ ಬಾಗಿಲ್ವಾಡಂ ಬನಂ ಮೊಗಸಾಲೆಯೆಂಬಿವಅ 
ವಾಮಭಾಗದಿಂ ಸ್ತ್ರೀಯೆರಡುಂ  ಕೆಲದೊೊಳಮಳ್ಗಳು ನಡುವಣ ಪಸುರಿಂ ಕರ್ಪಿಂ ಕೆಂಖಂ ಬಸಂತನ ಬೀಡಿನಿಂತವಜಿ ಪೊಜಿವೀಡೆತ್ತಂ 
ನೆಲೆಯಿಂಂದಂ ಷಂಡರಾಗಿ ಪುಟ್ಟುವರೆಂದುಂ (ಮರತಿ. ೨-69) ; ಆ ಶಚಿ ಮಾಡಿತ್ತು ಕಣ್ಗನುರಾಗಮಂ (ಅನಂಘು - ೦೩-೭೩) - [ಸಂ.7 


ಮಾಯಾನಿದ್ರೈಯನಾ ಶಶಧರವದನೆಗಿತ್ತು ಬಲಗೆಲದೊಳ್‌ ಮಾಯಾಶಿಶುವ [4 


ಅಆ 


ಬಲಜೆ (ನಾ). ೧. ಚೆಲುವೆ ; ಸುಂದರಿ. ೨. ಭೂವಿಂ. ೩. ಒಂದಂ 


ನಿ೨ಸ ಪಾಂಣಿಕುಶೇಶಯಯುಗದಿಂದೆ ನೆಗಪಿದ೪್‌ ಜಿನತಿಶುಎಂ ಜಾತಿಯ ವಮಂಲ್ಲಿಗೆ. ಸಂ. ಬಲಜಾ] 

(ಪರ್ರಫು- ೦೩-೯೫). [ಬಲ್ಕ * ಕಲ] ಬಲಜ್ಯಾಯ (ನಾ). ೧. ಬಲಶಾಲಿಯಾದವನು ; ಬಲಿಷ್ಠ. 
ಬಲಗೈ `ಬಲಗೆಯ್‌' ನೋ. ಇ. ಬಲರಾಮನನ್ನು ಅಣ್ಣನನ್ನಾಗಿ ಉಳ್ಳವನು; ಕೃಷ್ಣ. 
ಬಲಗೈಬಂಟ (ನಾ). ತುಂಬ ಸಹಾಯವನ್ನು ನೀಡುವವನು ; ೧. ೨: ಶ್ರೀಯ ಮುನಃಪ್ರಿಯಂ ಜನಿತಕಾಮನಿಳಾಪ್ರಿಯನಬ್ಧ ಶಂಖ 

ಅತ್ಯಂತ ಆಪ್ತನಾದವನು : ತಾನು ಚಕ್ರವರ್ತಿಯ ಬಲಗೈಬಂಟ 35 ಲಕ್ಷೂ6ಯತಹಸ್ತನಾತ್ತವಜಯಂಂ ದ್ವಿಜಲಂಜಸುಸೇವಿತಂ ಬಲಜ್ಯಾಯನ 

ನೆಂದು ಸುಖಾರುವಿಗೆ ಹೆಮ್ಮೆ (ಮಸ. ೩೨) ; ವಿಲಿಂಗ್ಲನ್ನರು. . . ಭೇದ್ಯಮನ್ವಕುಶಲಂ ಬಲಿಬನ್ಮ ನನನ್ತೆ, ರಾಯನಾರಾಯಣನೆಮ್ಟು. ದುರ್ವ್ವಿ 
ಕಾಂಗ್ರಿಸ್ಲಿನೊಡನೆ ಒಪ್ಪಂದೆಮಾಡಿ ಜನತೆಯ ಕೇಳಿಕೆಯನ್ನ್ನು ಮನ್ನಿಸಿ ನರಸಿಂಹ ನರೇನ್ಹ )ನ ಮನ್ವಿ ಬೂಚನ (ಎಳ. ೪, €ರಸೀ- ೦೭೨-೨೮, 2268) - 


ದುದು ಬಲಗೈಬಂಟರಾದ ಹಲವಾರು ಸರಕಾರಿ ನೌಕರರಿಗೆ ಒಳಗಿಂದೊಳಗೆ [ಸಂ. ಬಲಜ್ಯಾಯಸ್‌] 
ಚೇಳು ಕುಟುಕಿದಂತಾಗಿತ್ತು (ಕುಠಳಾ: ೦೩೨). ಬಲತಂಗಿ "ಮಲತಂಗಿ' ನೋ, 
[ಬಲಗೈ (-ಆಬಲಗೆಯ*) + ಬಂಟ] 40  ಬಲತಮ್ಮು 'ಮಲತಮ್ಮ' ನೋ. 
ಬಲಗೊಳ್‌ `ಬಲಂಗೊಳ್‌' ನೋ. ಬಲತಾಯಿ «ವಂಲದಾಯ್‌' ನೋ. 
ಬಲಗೊಳಿಸು, (ಕ್ರಿ). ಬಲಗಡೆಯಿಂದ ಸಂತ್ತು ಬರಂವಂತೆ ಮಾಡು ; ಬಲದಲನ (ನಾ). ೧. ಸಿಮರ್ಥ್ಯವನಮ್ನು ನಾಶವರಾಡಿದವನು. 


ಪ್ರದಕ್ಷಿಣೆ ಹಾಕಿಸು : ಪೂಜೆ ಪೂರಿತವಾಗೆ ವಾದ್ಮಾಳಿ ನಿಂದುದಾ ರಾಜ 

ನಂಬಿಕೆಯ ಮುಂದಿಟ್ಟು ಓಜೆಯಿಂದರುಹನ ಬಲಗೊಳಿಸಿದನು ತನೂಜರ 

ತಾನೊಡನೆಯ್ಲಿ (ಠರಶ. ೫೯-೨೩) - 46 
[ಬಲಗೊಳ* ( ಎಬಲಂಗೊಳ್‌) + ಎ ಇಸ್ಕು] 


೨. ಬಲನೆಂಬ ರಾಕ್ಷಸನನ್ನೂ ಕೊಂದವನು ; ಬಲಧ್ವಂಸಿ ; ಇಂದ್ರ. 
೧. ೨: ಕುಲಗೋತ್ರವೈರಿಯುಂ ಬಲದಲನನುಮೆಂದಮರಪ ತಿಯನೊಲ್ಲದೆ 
ಪೋದರ್‌ ಕುಲಗೋತ್ರವೀರಭಟರುಂ ಬಲನಾಥೆರುಮುಂತುಮಮರರೇ 
ನೋಡುವರೇ ` (ಜಗವಿ. ೦೩-೭೪). [ಸಂ.] 


ಬಲದಾಯಿ 
ಬಲದಾಯಿ "ಮಲದಾಯ್‌' ನೋ. 
ಬಲದೃಪ್ತ (ನಾ). ಶೌರ್ಯದಿಂದ ಸೊಕ್ಕಿದವನು ; ಪರಾಕ್ರಮ 
ದಿಂದ ಅಹಂಕುರವನ್ನು ಹೊಂದಿದವನು : ಬಲದೃಪ್ತರಾದ 


ಕ್ಷತ್ರಿಯರು ಒಬ್ಬೊಬ್ಬರಾಗಿ ಹತೋದ್ಯಮರೂ ಹತಾಶರೂ ಆದ 


ಬ 


ಬಳಿಕ... ಅರ್ಜುನನು. . . ಹೋಗುತ್ತಿರುವುದನ್ನು ನೋಡಿ ಎಲ್ಲರೂ 
ಗುಲ್ಲೆಬ್ಬಿಸಿದರು (ಛೀತ್ಮತ- 60)- [ಸಂ.] 

ಬಲದೇವ. ಬಳದೇವ (ನಾ). ೧. ಕೃಷ್ಣನ ಅಣ್ಣ ; ಬಲರಾಮ : 
“ಬಲದೇವ, ಬಲಭದ್ರಃ . , ಕಾಮಪಾಲಃ, ಹಲಾಯುಧಃ - 
ಈ ೧೮ ಬಲದೇವನ ವೆಸರ್‌” (ಹಲಾಯು. ೬೨೨೪. ೨. ಒಬ್ಬಾತನ 


ಹೆಸರು : ಬಲದೇವಾಚಾರ್ಯರ ಪಾಉಗ್ಗಮಣ (ಎಕ. 11 (೫). ೪೨; 8ನೆಯ 
ಕತ) ; ಚಲದಿಂ ತೇಜದಿನೊಳ್ಬಿನಿಂ, . . ಗಾಂಭೀರ್ಯ್ಯದಿಂ ಸೌರ್ಯ್ಯದಿಂ 
ಬಲದೇವಂಗೆ ಸಮಾನಮಪ್ಪರೊಳರೇ ಮುತ್ತ ನ್ಯದಂಡುಧಿಪರು (ಎಳ. 
11 (R). 0೭೪-೨೭:; 1199). ೩. [ಜೈನ] ಅರುವತ್ತುಮೂವರು 
ಶಲಾಕಾ೫್‌ರುಷರಲ್ಲಿ ಒಂದು ಗುಂಪು ; ವಿಜಯ. ಅಚಲ, 
ಸುಧರ್ಮ. ಸುಪ್ರಭ, ಸುದರ್ಶನ, ನಂದಿ, ನಂದಿಮಿತ್ರ, ರಾಮ 
ಮತಂ ಪದ್ಮ ಎಂದು ಒಂಬತ್ತು ಮಂದಿ ಬಲದೇವರು : ಬಲದೇವ 
ನಂತೆ ಪೆಣನಂ ಪೊತ್ತು ತೊಟಲ್ವ ಕ್ಷೇತ್ರಪಾಲರಿಂ , . . ಸೋಂಬನಂ 
ಮೆಚ್ಚಿ ಬೇಟೂರ್ಗೆ ಪೋದ ಸೂಳಿಯಂತುಯ್ಯಲಾಡುವ ರಣದೇವತೆಯರಿಂ 
ದತಿಭಯಂಕರಾಕಾರಮಪ್ಪುದು (ಕಾತ್ಕಸಾ. 8೨೯೪ ಠೂರ್ರಕ) ; ಶ್ರೀವರ್ಮನುಂ 
ವಿಭೀಷಣನುಮೆಂಬ ಪೆಸರೆೊಳ್‌ ಬಲದೇವ ವಾಸುದೇವರೆನಿಸಿ ಬಳೆಯೆ 
(ಆರಿಫು- ೩-80 ವ) ; ಬಲದೇವಂ ದುಃಖಾಗ್ರ ಜ್ವಲನಾಹತನಾಗಿ ಪೊತ್ತು 
ತಮ್ಮನ ಪೆಣನಂ. ಪಲವಾಡುತ್ತ ತೊಬಲ್ಜ್ಹಪೊನಲುಘೃತರಗಹನದಲ್ಲಿ 
ಯೆಂಬುದನಆ್‌ದಂ (೧ಂಹಂ- 09-960). ಬಳದೇವ : ೨. ಬಳ (ಕಾಣಾ. ಲ) 
ದೇವಂ ಭೀಮನ ಭುಜಬಳದೇವಂ ಮನಮನಲೆಯೊ ಕುರುಪತಿಯಂ 
ಮಾರ್ಕೊಳೆ ಪರಿಭವಿಸಿದನೆಂದೆಂ- .ಎ ಲ್ಲದೆ ಮುಳಿದು ಕೆಳರ್ದು ಕಿರ್ಚೆರ್ದಾಗಳ್‌ 
(ಗರಾಯು: 6-9೩). ಹ. ಬಳದೇವವಾಸುದೇವರನಿಟುಪುದು ಗುಣದೊಳ್ಳು 
ರಾಮಲಕ್ಷ್ಮಣರಂ ಪೆಂಪಿಟಪುದು ಭೀಮಾರ್ಜುನರುಮನಿಲಾಪುದು ಮಲ್ಲಪನ 


ಪೊನ್ನಮುಯ್ಯನ ಚರಿತಂ (68ಫು- ೦-೩೩). [ಸಂ.] 
ಬಲದೊಡ್ಡಿ, ಬಲಲೊಡ್ಡಿ (ನಾ). ಒಂದು ಬಗೆಯ ಸಸ್ಯ : (ಸಸ್ಮಶಿ- 


939). ಬಲಲೊಡ್ಡಿ : ಬಲಲೊಡ್ಡಿ, ಬುಡಿಗಾನೆ, ಲೊಡ್ಡುಗಿನ ಮರ 
(ಮೈ 8ಗಿ- :.೩-೦೪೪೦). [?] 
ಬಲಮೋಶ್ಹಲೆ (ನಾ). ಬಲಭುಜ ; ಬಲಹೆಗಲು : 
ನೆಲನಂ ಬಲದೋಳ್ಹಲೆಯಲ್ಲಿ ತಾಳ್ಲಿದಂ (ಕವ್ಮಿಕಾ. ೪೬). 
ಬಳದೋಳ್ಹಲೆಯಾಳ್‌ -ಬಲಭುಜದಂತಿರುವವನು ; ಆಪ್ತನಾದ 
ಬಂಟ : ಒಡನವನೊಡೆಯಂ ಬಲದೋಳ್ಜಲೆಯಾಳಟಿದುದರ್ಕೆ ಸುರ್ಕಿ 
ಚುಮನೃಪಾಲನೊಳೆ.ಡೆವೆರೆದಾಮುಟ*ಿಯಲ್ವೇಟ್ಟುದೆಂದು ನಿರವಿಸಿ 
ಮಂದಿಯಂ ಸೀಮೆಯಲಕಿಯೆ ತಂದಿತ್ತಂ ರಾಮಯ ಲಿಂಗಾಖ್ಯಗಜ 
ಮುನಶ್ಚವು ಜಮಂ (86೨. ೨-6೨). [ಬಲ್ಯ 4+ ತೋಳ + ತಲ್ಲ] 
ಬಲಧ್ವಂಸಿ (ನಾ). ಬಲನೆಂಬ ರಾಕ್ಷಸನನ್ನು ಸಂಹಾರಮಾಡಿದವನು ; 
ಇಂದ್ರ : ಸುರಸತಿಯ ಸಂತೈಸಿ . . . ಅರಮನೆಗೆ ಬಂದನು ಬಲಧ್ವಂಸಿ 
[ ಸಂ. ಬಲಧ್ವಂಸಿನ್‌ ] 


ನನೆಯುಂಬನೆಯ್ದೆ 


(ಕುವ್ಮಾಅ. 6-೪4). - 
ಬಲಪಕ್ಕ 'ಬಲವಕ್ಕ' ನೋ. 
ಬಲಪಡಿಸು (ಕ್ರಿ). ಹೆಚ್ಚುಮಾಡು ; ವೃದ್ಧಿಗೊಳಿಸಂ : 'ಬಿಲ್ಲಾನ್‌' 

ಎಂಬ ಪೂರ್ವದ ಹಳಗನ್ನಡದ ಛಾಯೆಯುಳ್ಳ ರೂಪವೂ 

ಕುತೂಹಲವನ್ನು ಬಲಪಡಿಸುತ್ತವೆ (ಸಮಾರೋ. ೦೩೯) ; ಅಪಥ್ಯವು ರೋಗ 
`ವನ್ನು ಬಲಪಡಿಸುತ್ತದೆ (ರೂಂ). [ಬಲ್ಮ + ಪಡಿಸು] 


೬೨೩೦ 


45 


ಬಲಮರ್ದು 


ಬಲಪ್ರದರ್ಶನ (ನಾ). ಶಕ್ತಿಯನ್ನು ತೋರ್ಪಡಿಸಂವಿಕೆ : ಸಾಮರ್ಥ್ಯ 
ವನ್ನೂ ಪ | ದರ್ಶಿಸಂವಿಕೆ : ಇಂದು ಅವರ ಸಂಘದಲ್ಲಿ ಬಲಪ್ರದರ್ಶನದ 
ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ (ಕೂ). [ಸಂ.] 

ಬಲಪ್ರಯೋಗ (ನು). ೧. ಒತ್ತುಯ ; ನಿರ್ಬಂಧ : ಒಂಟಿಕೋಣೆಗೆ 
ಹೋಗುವುದಿಲ್ಲವೆಂದು ವಾಸಿಲ್ಕೇವ್‌ ಹಠಮಾಡಿದನು. ಕಾವಲುಗಾರರು 
ಬಲಪ್ರಯೋಗ ಮಾಡಬೇಕಾಯಿತು (ತಳಕು. ೨೦6). ೨. ಒತ್ತಡ ; ಒತ್ತರ ; 
ವಿದ್ಯುತ ,ವಾಹವು ಕಾಂತದ ಮೇಲೆ ಬಲಪ್ರಯೋಗ ಮಾಡುವುದನ್ನು 
ನೋಡಿದರೆ ಆ ಪ್ರವಾಹಕ್ಕೆ ಸಂಬಂಧಿಸಿದ ಕಾಂತಕ್ಷೇತ್ರ ವಿದೆಯೆಂದ ಕಂಡು 
ಬರುವುದು (/9ತಂ- ೩೩೦). [ಸಂ.] 

ಬಲಬವರಿ (ನಾ). ಬಲಭಾಗಕ್ಕೆ ತಿರುಗುವ ಒಂದಂ ಪಟ್ಟು 
ಸಿನಲೂಐ* ವೆೊನೆಯಲಿ ಸವಡಿಯಾನೆಯನೆತ್ತಿದನು ಬಲಬವರಿಯೆಡಬವರಿ 
ಯಲಿ ತಡೆಗಾಲ್ಹೊಯ್ದುನಾ ಭೀವು (ಕುವ್ಮಾಗ- ೦-೩೬) . (ಬಲ, + ಬವರಿ] 

ಬಲಭಂಜನ (ನಾ). -ಬಲಧ್ವಂಸಿ :: "ಬಲಭಂಜನಾರಿ' ಪರಾ. [ಸಂ.] 

ಬಲಭಂಜನಾರಿ (ನಾ). ಇಂದ್ರನ ವೈರಿ ; ಇಂದ್ರಜಿತು : ಬಲಭಂಜನಾರಿ 
[ರಾಕಾಂ. ಜ೦ಬಾರಿಜಿತ೦, ಜಂಭನಾರಿ] ಮಹೀಲತಾಂಗಿಯ ಮಗಳ ರೂಪಿನ 
ಕಪಟಕಾಮಿನಿಯ ಬಾಳಿನಲಿ ಬಲ್‌ಕೈದು ಬವರಕೆ ತಾಳಲಾಅದೆ ಹನುಮನಲಿ 
ಸೇನಾಳಿ ಸಹಿತೋಸರಿಸಿ ನಿಂದನು ಪುರದ ಬಾಹೆಯಲಿ (ತೊರರಾ. ೬-೪೨-೦). 


: ತಿವಿದನಣ 


[ಸಂ.] 
ಬಲಭದ್ರಿಕೆ (ನಾ). ಒಂದು ಬಗೆಯ ಔಷಧೀಸಸ್ಯ : “ವಾರ್ಷಿಕಂ, 
ತ್ರಾಯಮಾಣಾ, ತಾಯಂತ್ರೀ, ಬಲಭದ್ರಿಕಾ-೪ ನೀರಾಮೆಬಳ್ಳಿ” 


(ಸಿರ್ಮಾಂಕಿ. ೦೪೬). [ಸಂ. ಬಲಭದ್ರಿಕಾ] 

ಬಲಭರ (ನಾ). ೧. ಸೈನ್ಯದ ಹೆಚ್ಚಳ ; ಸೇನೆಯ ಆಧಿಕ್ಕ : ಬಲಭರ 
ಸಂಕ್ಷೋಭಭಯಂದಳೆದಂಬರಕೊಗೆದ ನದಿಗಳೆನೆ ನಿಖಲದಿಶಾಕುಲಮಂ 
ಬಾಸಣಿಸುಗುಮುತ್ತಲಬಾಂಧವಧವಳಮೆನಿಸಿದೀ ಧ್ವಜಪಟಿಲಂ (ಕಾರಂತೂ. 
೬೦೦). ೨. ಸೈನ್ಮದ ಭಾರ : ಬಲಭರದಿಂ ನೆಲಂ ಕುಸಿಯೆ ಶೇಷನ 
ಪೆರ್ಮೆಡೆ ತರ್ಗಿ ಕಂಠಕಂಧರದೊಳಗಲ್ಲಡಂಗಿದುದು (ಫುಷ್ಪೃಫು- ೩-೩೬). 

[ಸಂ.7 

ಬಲಭೇದಿ (ಗು). ೧. ನಿಶ,ಕ್ತಿಗೆ ಕಾರಣವಾದ. (ನಾ). 
೨. -ಬಲಧ್ವಂಸಿ. ೧, ೨; ಉಳಿ ಳೆ ವಿಷದವನುಸಿರ ವೇಗವನಂತೆ, 
ಮೇಲೆ ಮುಂಬರಿವುದದು ಬೇಡವಿನ್ನು ಗುರುಕಂಪ ನಿನಗೇಕೆ ; ಬಲಭೇದಿ 


ಜೃಂಭಿತವು? ಇಲ್ಲಿ ಬಾರೌ ವತ್ಸೈ ! ನನ್ನ ಜತೆಗೆ (ರ್ವನ್ಮಾರೋ- ೯೪). 
[ಸಂ. ಬಲಭೇದಿನ್‌] 

ಬಲಮತ್ತ (ಗು). ೧. ಪರಾಕ್ರವಂದಿಂದ ಕೊಬ್ಬಿದ ; ಸಾಮರ್ಥ್ಯ 

ದಿಂದ ಸೊಕ್ಕಿದ : ಬಲಮತ್ತ ವ್ಯಕ್ತಿ ಬನು ಮಾಡಲೂ 

ಹೇಸುವುದಿಲ್ಲ (69). (ನಾ). ೨. ಪರಾಕ್ರವ:ದಿಂದ ಕೊಬ್ಬಿದ 

ವ್ಯಕ್ತಿ; ಸಾಮರ್ಥ್ಯದಿಂದ ಸೊಕ್ಕಿದ ವ್ಯಕ್ತಿ : ಅವನು ಕಾಮರೂಪಿ 


ಯಾಗಿ ಆಕಾಶದಲ್ಲಿ ಸಂಚರಿಸುತ್ತ ಬಲಮತ್ತನಾಗಿ ದೈತ್ಯರನ್ನೂ ದೇವತೆ 
ಗಳನ್ನೂ ಮುತ್ತಿ ಅವರ ರತ್ನಾದಿ ಐಶ್ವರ್ಯಗಳನ್ನು ಹೊತ್ತು ತರುತ್ತಿದ್ದನು 
(ವತಠಾ- ೪09)- [ಸಂ.] 

ಬಲಮಥನ (ನಾ). ಇ ಬಲಧ್ವಂಸಿ : ಬಲವುಥನ ಹೊಗಳಲು 
ಹರುಷದುಬ್ಬಿನಲನುಜನೊಡಗೂಡಿ ಪೃಥುಳಬಲ ತೊರವೆಯ ಹಿರಣ್ಮಕ 
ಮಧನ ತಿರುಗಿದನಿತ್ತಲಧಿಕಪ್ರಧಿತ ವಿಜಯಾಭ್ಮದಯದೇಳಿಗೆಯಿಂದ 
ಪಾಳಯಕೆ (ತೊರರಾ- ೬-೩೪-೮೦). [ಸಂ.] 

ಬಲಮರ್ದು, ಬಳಮದ್ದು, ಬಳಮರ್ದ (ನಾ). ೧. ಶ್ರೇಷ್ಠವಾದ 
ಮದ್ದು ; ಉತ್ತಮವಾದ ಔಷಧ : “ಬಲಮರ್ದೆನಲಂಕದೌಷಧಂ 
[ಐ3930. ಬಲಮದಮರ್ದೆನಲಂಕದೌಷಧಂ] ತಾನಕ್ಕುಂ” (ರನ್ನಕಂ. 9) ; 


ಬಲವಮಾಪಕ ೬೨೭೧ ಬಲರಾಸಿ 


“ಬಳಮರ್ದು, ಬಲಮರ್ದು - ಅಂಕದೌಷಧು” (ಕನುದ. ಶಂ. ೨).| | ಮರಿಯ ಶಂಖ] ಧಿಗಿಲುಭುಗಿಲೆಂದು ರುಂಕರಿಸಿತೆೇದು ಕೆಆ್‌ಯೊಳಗಣ 
ಬಳಮದ್ದು : ೧, “ಬಳಮದ್ದೆನಲ್ಕಂಕ[ಶಾಕಾಂ. ಅಮರ್ದೆನಲಂಕ, ಬಳ ಗುಳ್ಳಿ ಕೀಚುಕೇಚೆಂದಂತೆ (ನವ. ೩೩-೨3) - [ಬಲಮುರಿ + ಶಂಖ] 
ಮರ್ದೆನಲಂಕ, ಬಳವರ್ದೆನಲಂಕ] ದೌಷಧಂ” (ಕದ್ಮಿಕ್ಕೆ. ೮೩)- ಬಳ ಬಲಮುರಿಸಂಕು (ನಾ). = ಬಲವಂರಿಶಂಖ: ಬೆಳ್ಲಿಂಗಳಂತೆ ಪಸರಿಪ 
ಮರ್ದು : ೧. “ ಬಳಮರ್ದೆನಲ್ಕಂಕದೌಷಧಮೆಂದೆನಿಕು ಸಂತತಂ” ನಗೆಯಂಂ ಬಲಮುರಿಸಂಕಿನಂತೆ ಗುಜ್ಮೂ ಗೊಂಡು ರಂಜಿಪ ಕೊರಲುಂ * . '. 
(80ಮುಂ. ೪9). ವ. ಅತಿಯಾದ ಮತ್ತನ್ನು ಬರಿಸುವಂಥ ದ್ರವ್ಯ; 6 ಅಟ್ಕ ಜಮಂ ಪುಟ್ಟಿಪವು (ಅರತ್ಕಿತ. 6-0೮). 
ಉಗ್ರವಾದ ಮಾದಕದ್ರವ್ಯ | ಪರಿಮಳಲೋಭದಿಂ ಮುಸುಟಾ [ಬಲಮುರಿ 4+ ಸಂಕ್ಕು (ಸಂಕ) 
ಮುತ್ತುವ ತುಂಬಿಗಳೊಳ್ಳುರುಳ್ಗಳೊಳ್‌ ಬೆರಸುವಿನಂ ಮಗುಟ್ಟುವ| |ಬಲಮೆಂಡಿಗಮುಂಡ (ನಾ). ಒಬ್ಬಾತನ ಹೆಸರು: ಬಲಮೆಣ್ಣಿಗಮಂಣ್ನನ್‌ 
ದಳಂಗಳೊಳಂ ನಣುಸುಯ್ಯ ಕೆಂಪುಗಳ್‌ ಬೆರಸುವಿನಂ ಕದಕ್ಕದಿಸಿ ಪೆರ್ಮೊಲೆ ಅಲಟಾಸೊಳೆ (ಮೈಆಂ. ೧೯೨೭. ೯೯-೬ ; 10 ವೆಯ ಕತ). 
ಗಳ್‌ ಬಳಮುರ್ದನಂಗಜಂಗರೆವವೊಲೀಳೆ ಸಾಂದರೆವರಿಂಬಳವಟ್ಟಿರೆ ಘಟ್ಟಿವಳ್ತಿ [ಬಲಮೆಂಡಿ , 1% ಗಮುಂಂಡ್ಕ (-ಆ ಗಾಮುಂಡ)] 
ಯರ್‌ (ಮಫ. ೨-೬೦) ; ಕಡೆಗಣ್ಕೂಂಟಣಿವಾತು ದೂದವಿ . . . ತನ್ನ/29|ಬಲಯುತ, ಬಳಯುತ (ಗು). ೧. ಶಕ್ತಿಶಾಲಿಯಾದ; ಸಮರ್ಥನಾದ: 
ಬರ್ದ್ವಬಳಮರ್ದೊಪ್ಪಾಯಿಲಂ ಕೂರ್ವೆ (6೮: ೨-೪೬). "ಬಳ ಅತಿರಥನಾತಂ ಗಡ ಬಲಯುತ ಸಮರಥನೆನ್ನೊಳಧಿಕಬಲವಂತಂ ಮಾರುತಿ 
ಮರ್ದಿಕ್ಕು', "ಬಳವಾರ್ದಕಾಜ' ಪರಾ. [ಬಲ್ಕ 4- ಮರ್ದು] ಗಡ ಮಹಾರಥಂ ಮಾರುತಿಯುಂ ತದ್ರಥದ ಗಾಲಿಗಳ್ನೊಡ್ಡಿದುವೇ 
ಬಲಮಾಪಕ (ನಾ). [ಭೌತವಿ] (ಪ್ರಾಣಿ. ಯಂತ್ರ, ಯಾಂತ್ರಿಕಬಲ (ಗರಾಯು- ೩-3೩); ಬಲಯುತ ಶ್ರೀಕಾಂತನಾಜ್ಞೆಯು ನಿಲೆ ನಿಖಲಭೂಪರ 
ಮೊದಲಾದುವುಗಳಿಂದ ವೆಚ್ಚವಾದ) ಶಕ್ತಿಯನ್ನು ಅಳೆಯಂವ ಮುಕುಟದಲಿ . . . ತನ್ನೊಂದು ಚೆಲುವಿಕೆ ನಿಲೆ ವಧೂಹೃದಯದೊಳು 
ಒಂದಂ ಸಲಕರಣೆ ; ಶಕ್ತಿಮಾಪಕ : (೧-- ~meter- 208. ೩a). [36 ನಿಂದನು ಚಕ್ರಿ ರಾಜ್ಯದಲಿ (ಸಾಳ್ಮಳಾ. ೩೭-೩೨). (ನಾ). ೨. ಶಕ್ತಿಶಾಲಿಯಾದ 
[ಸಂ.] ವನು; ಸಮರ್ಥ : ಬಲಯುತನಾದ: ಪ/:ನಂ ಕೊಲಲಾಜಂ ಕಾಳಿಯಂ 
ಬಲಮುರಿ (ನಾ). ೧. ಬಲಭಾಗಕ್ಕೆ ತಿರುಗಿದುದು ; ಬಲಕ್ಕೆ ಗಡಿನ್ನ್ನಾರ್ಪವರಾರ್‌ ಸಲೆ ಕೊಲಬಾರದ ಪಗೆಯಂ ಗೆಲಬಾರದದೆಂದು 
ಹೊರಳಿದುದು ; ಬಲಸುತ್ತು : ಗರುವರ ಚಿತ್ತವನೊಲಿಸಿಕೊಂಬ ಮೆಂತುಮೆಂಬದು ಪದನೇ (ಅರ೯ಶೇ. ೮-೩೨) ಸಿ. ಬಲರಾಮನನ್ನು 
ಬಲೆಯ ವರಗೃಹವಾ ಬಲಮುರಿಯ ಸುರುಚಿರಶಂಖವ ಹೂಳಿದ ಭೂಮಿಯ ಕೂಡಿಕೊಂಡಿರುವವನಂ ; ಬಲಭದ್ರಸಹಿತನಾದವನಂ. ೨, ೩: 
ಸರಿ ಕೇಳು (ನ:ಎಸಂ- 00.೬೦) ; ಒಬ್ಬರೊಬ್ಬರು ಬಲಮುರಿಯೆಡಮುರಿ | 20 ಹರಿಯಂತೆ ಬಲಯುತಂ ಶಿವನುತೆ ರಾಜಶೇಖರಂ ... ಅಮೃತಾರ್ಚಿಯಂತೆ 
ಯಾಗಿ ಸಬ್ಬವದೊಳು ಚಾರಿವರಿದು ಇಬ್ಬರು ಸುಳಿದಾಡಿ ನಿಂದಳೊಬ್ಬಳು ವಿಸ್ತರಿತಕುವಲಯನೆಂದು ಧರ್ಮಜನ ಧರೆ ಪೊಗಳುತಿರೆ (ಕ್ಷ ಎರಾ- ೨-೦೩)- 
ಹಿಂದೆವೊಸ್ಬುಇಂಡಿದಳು. ರಂಗದೊಳು (ಕರತ. ೦೨-೬೪). ೨. ಬಲಗಡೆಗೆ ಬಳಯುತ : ೨. ಚಟ್ಟಸಾಮಂತಮಲ್ಲಂಗನುಜಂ ತಾಂ ಗೋವಿದೇವನಧಿಕ 
ಬರುವಂತೆ ಬಿಟ್ಟ (ಸೊಂಟಪಟ್ಟಿಯಂ) ಚುಂಗು : ವರನಿಭಾರಿಯ ಬಳಯುತಂ ವಿಷ್ಣುಲೋಕೈಕನಾಥಂ ತನಯಂ ತಾನಾಗೆ ಚಲುವಂ ಪಡದುದು 
ಬಳವಿನಲಿ ಬಲಮುರಿಯ ಬಿಗಿದನು ಪದಮುಖಕೆ ಮುಂಜೆಅಗ ಬಿಟ್ಟನು ವಿಭವಂ ಮಂಗಳ ಶ್ರೀವಿಳಾಸಂ (ಎಕ. 7೫೪2. ಕಕ್ಕವಾ. ೬೨-೩೩; 1242); 
ಬಿಗಿದ ಬದ್ದುಗೆದಾರಗೊಂಡೆಯವ (ಕುಠ್ಶಾಕ. 6-೦೭). ಹಿ. ನದಿಯ]|೩56| ಬಳಯುತನಪ್ಪ ಚೇರಮನೃಪಾಳನ ನಿರ್ಮಳಕೀರ್ತಿ ಲೋಕಮಂ ಬಳಸಿ 
ಬಲಗಡೆಗೆ ಬಾಗಿರುವ ಸ್ಥಳ ; ಕೊಡಗಿನ ವಿರಾಜಪೇಟೆತಾಲ್ಲೂಕಿ ದಿಶಾಗಜಂಗಳನಿತುಂ ಬಿಳಿದಾಗಿರೆ ಕಂಡು (ತ್ರಿ ಪುನಿ. ೩-೮). [ಸಂ.7 
ನಲ್ಲಿರುವ ಒಂದು ಪವಿತ್ರಕ್ಷೇತ್ರ : ಕಾವೇರಿ . . . ಕನಕೆಯೆಂಬಾ| |ಬಲರಕ್ಕಸಿ `ಬಲರಾಕ್ಷಸಿ' ನೋ. 
ನದಿಯಿದಿರಾಗಿಯೆ ಬಂದು ವಿನಯದೆ ಭಾಗಮಂಡಲದೆ ಘನಸಂತೋಷದೆ| [ಬಲರಾಕ್ಷಸ 'ಬಲರಾಕ್ಷಸಿ' ನೋ. 
ಸಂಗತೆಯಾಗೆ ಕಾನನದೆ ಬಂದಳು ಬಲಮುರಿಗೆ (ಕಂಠಂ. ೩-90) .| [|ಬಲರಾಕ್ಷಸಿ. ಬಲರಕ್ಕಸಿ. ಬಲರಾಕ್ಷಸ, ಬಲರಾಕ್ಷಿ, ಬಲಾರಾಕ್ಷಸಿ, 
೪. ಒಂದಾ ಬಗೆಯ ಸಸ್ಯ ಮತ್ತು ಬಲಕ್ಕೆ ತಿರಂಗಿಕೊಂಡಿರಂವಂತೆ| ೫ | ಬಲಾರಾಕ್ಷಿ, ಬಲ್ಲರಕ್ಕಸಿ, ಬಾಲರಾಕ್ಷಸ, ಬಾಲರಾಕ್ಷಸಿ. ಬಾಳರಾಕ್ಷ 
ಬಿಡಂವ ಅದರ ಕಾಯಿ : “ಪಾನೀಯವಲ್ಲೀ - ಬಲಮುರಿ, ಚಿತ್ರ (ನಾ). ಒಂದು ಬಗೆಯ ಸುವಾಸನೆಯ ಗಡ್ಡೆಗಳನ್ನು ಬಿಡುವ 
ಮೂಲ” (೬40. €೬) ; ಕಾಡರಿಸಿನ ಮುಸುಕುಜೋಳದ ಬೇರು, ಬಲ ಕುರುಚಲು ಗಿಡ : “ರಾಕ್ಷಸೀ ... ಗಣಹಾಸಕಃ- ೬ ಕರೀಕಚೋರ, 
ಮುರಿಯ ಕಾಯಿ , , . ಹುಳಿ, ಎಣ್ಣೆ ಕೂಡಿ ಭರಣಿಯೊಳಿಗೆ ಹಾಕಿಸಿ ರಾಕ್ಷಸೀ ಗಡ್ಡೆ” (ಸಿರ್ಕಾಂಕಿ./ ೦೪೦)- ಬಲದಕ್ಕಸಿ : ಬರ 
ಎಲಚಿಸೌದೆಯಿಂದ ಅಡುವುದು (ಏವೈವಿ. ೪6) ; ಕಾಯಿ ಐದುಮುರಿಯಾಗಿ ಪ೦ಮಂಟಿಬೇರು (ಮೈಶ೧- ೬೩೦-೦೨೦೪). ಬಲರಾಕ್ಷಸ: ಬಲರಾಕ್ಷಸಗಡ್ಡೆ, 
ಬಲಕ್ಕೆ ಸುತ್ತಿರುತ್ತದೆ, ಇದರಿಂದಲೇ ಬಲಮುರಿ ಎಂಬ ಹೆಸರು .. _|86 ಕಳ್ಳಂಗಡಲೆ » * ೬ ನಾವಲಗೆಡ್ಡೆ ಇವಿಷ್ಟು ಪ್ರತ್ಯೇಕವಾಗಿ ಹತ್ತು ಪಲಂಗಳು 
ಸಂಸ್ಕೃತದಲ್ಲಿ ಮೃಗಶೃಂಗ ಎನ್ನುತ್ತಾರೆ (ಹಸುಹೊ. ೫೯).- ಎ ತೂಕ ಸೇರಿಸಿ (ಸಕವ್ಮ. ೭೨). ಬಲರಾಕ್ಷಿ: (ಸಸ್ಮಸಿ, ೯). 
ಬಲಮುರಿಯ ಶಂಖ ಬಲಮುರಿಶಂಖ : ಬಲಮುರಿಯ ಶಂಖಗಳ ಬಲಾರಾಕ್ಷಸಿ : (೪). ಬಲಾರಾಕ್ಷಿ: (ಮೈ 80. 8-೭೪)- ಬಲ್ಲರಕ್ಕಸಿ : 
ಗಂಧದ ಬಲುಹೊಜಯ . , . ಹೇಮಘಟಸಂತತಿಯನೊಟ್ಟಿದರು ತಿಲವಿಷ್ಠೆ . . . ಕರಿಬೇವು, ಬಲ್ಲರಕ್ಕ ಸಿಗಡ್ಡೆ, ರಾಸ್ಕೆ ', , . 
(ಕುವ್ಮಾಸ. 3-9೭). [ಬಲ್ಕ 4+ ಮುರ್ಕಿ (ಆಮುರಿವು)) ಇವೆಲ್ಲವಂ ಚೂರ್ಣವಂ ಮಾಡಿ (ಸಳನ್ಮಿ- ೨೩8)- ಬಾಲರಾಕ್ಷಸ : ಅಂಟು 
ಬಲಮುರಿವೊಕ್ಕುಲ್‌್‌ (ನಾ). ಬಲಸುಳಿಯಿರುವ ಹೊಕ್ಕುಳು, -ನಾಭಿ: 40 ತೊಗರಿ, ಬಾಲರಾಕ್ಷಸ (ಸಸ್ಮತಿ. ೦೦೨). ಬಾಲರಾಕ್ಷಸಿ: ಬಲರಕ್ಕಸಿ . , . 
ಈ ಬಲಮುರಿವೊಕ್ಕುಟಿಕ್ಲೊಳನೈಸೆ ತನ್ನೊಳ್ಳೆ ಳೆದ ತಾವರೆಯಿಂ ನಾಲ್ಕೊಗನಂ ಬಾಲರಾಕ್ಷಸಿ (ಸಸ್ನಎ. ೦೦೨). ಬಾಳರಾಕ್ಷ: ಮಾನಕ, ಕರೆಮಣಸಂಗಿ, 
ನಿರ್ಮಿಸಿ ಜಗತ್ಕಾರಣತ್ವಮಂ ನೆಲೆಗೆಯ್ದುದು (ಕಳನಂ- ೦೨೭-೦). ಬಲರಕ್ಕಸಿ, ಬಾಳರಾಕ್ಷ (ಸಸ್ಮಎ. ೪) - 
[ಬಲಮುರಿ -- ಪೊಕ್ಕುಟ್‌] [?. / ತೆಲು. ಬಲುರಕ್ಕಸಿ, ಬಲುರಕ್ಕಿಸ, ಐ ಇದು “ದಾಳ ಎ ಲಾಮಂಚ” 
ಬಲಮುರಿಶಂಖ (ನಾ). ಬಲಭಾಗಕ್ಕೆ ತಿರಂಗಿದಂತಿರಂವ ಸಂಳಿಗಳಂಳ್ಳ ಎಂಬುದಕ್ಕೆ ಸಂಬಂಧೆಪಟ್ಟಿರಬಹುದಂ] 


ಶಂಖ: £ ಅಪೂರ್ವವಾಗಿ ದೊರೆಯುವ ಇಂಥ ಶಂಖದಿಂದ| ಆ |ಬಲರಾಕ್ಷಿ 'ಬಲರಾಕ್ಷಸಿ' ನೋ. 
ಅದೃಷ್ಟ ಉಂಟಾಗುವುದೆಂಬ ನಂಬಿಕೆಯಿದೆ : ಬಲಮುರಿಶಂಖ [ಕಾಕಾಂ. ಬಲರಾಸಿ (ನಾ). ಸೇನಾಸಮೂಹ; ಸೇನೆಯ ಗುಂಪು: ಜಅದುದೀ 


ಬಲರಿಪು ೬೨೭೨ ಬಲವರ್‌ 
ಬಲರಾಸಿ ಗಾಳಿಯ ಹೊರಳಿಗೊಡ್ಡಿದ ಹೊಟ್ಟು ಹಾಣುವುದರಿದೆ ಬಲವಂತತನ (ನಾ). ೧. ಶೌರ್ಯ; ಸಾಮರ್ಥ, ; ಪರಾಕ್ರಮ : 
(ಳುನ್ಮಾರ್ರೋ, ೧೪ ೨೭). [-ಆಸಂ. ಬಲರಾಶಿ] ನೆಲೆಯಾವದು ನಿನ್ನ ಬಲವಂತತನಕ್ಕೆ ಕುಲದೇವ ಕಮಲೆ.ಶ ವಿಜಯ 
ಬಲರಿಪು (ನಾ). ಬಲನೆಂಬ ರಾಕ್ಷಸನಿಗೆ ಶತಂವಾದವನು: ಇಂದ್ರ: ವಿಠ್ಠಲರೇಯ (ಕೋಕ್ಷ. ೩-೬). ವ. ಬಲಾತ್ಕಾರ; ಒತ್ತಾಯ: 
ಬಲರಿಪು ಪೊಗಳುತ್ತಿರೆ ಚಿಜುಪುಲಿಯಾಂಡಂಗಮರವಿನುತ ಗಣಪದದುಂ ಹುಲಿ ಹುತ್ತ ಕಳ್ಳರ ಹಾದಿ ಬಲುಗೈಯರ ತೆಕ್ಕೆ ಇದು ಬಲವಂತತನದಿಂದ 


ಕೊಟ್ಟು (ತ್ರಿಶ್ರಂ. ಇ೩೩-ಂ) ; ಬಲರಿಪು ತನ್ನದೊಂದು ಬಲಗರ್ವದಗುರ್ವಿ 
ನೊಳೆಮ್ಮೆ ಅಂಕೆಯಂ ಕುಲಿಶದಿನೊರ್ಮೆ ಖಂಡಿಸಿದಂ (ಕಾನ್ಮಸಾ: ೪೬೪): 
(ಸಂ.] 

ಬಲರೇಖೆ (ನಾ). [ಭೌತವಿ] “ಬಲಪ್ರಯೋಗದ ದಿಕ್ಕನ್ನು ತೋರಿಸುವ 
ರೇಖೆ” (Line 08 80706: ಇಂಕು): ಒಂದು ಏಕಧ್ರುವವನ್ನು ಕಾಂತದ 
ಉತ್ತರಧ್ರುವದ ಬಳಿ ಬಿಟ್ಟರೆ ಅದು ಕಾಂತದ ಬಲವನ್ನನುಸರಿಸಿ ಚಲಿಸುತ್ತಾ 
ದಕ್ಷಿಣಧ್ರು ವವನ್ನು ಬಂದು ಸೇರುವುದು. ಹಾಗೆ ಬರುವಾಗ ಅದು 
ಅನುಸರಿಸುವ ಮಾರ್ಗಕ್ಕೆ ಬಲರೇಖೆ (117508 8006) ಎಂದು ಹೆಸರು 
(87ತವಿ. ೩೦೩) - [ಸಂ. ಬಲರೇಖಾ] 

ಬಲಲೊಡ್ಡಿ `ಬಲದೊಡ್ಡಿ' ನೋ. 

ಬಲವಂಕ “ಬಲವಕ್ಕ' ನೋ. 

ಬಲವಂತ, ಬಳವಂತ (ಗಂ). ೧. ಶಕ್ತಿಶಾಲಿಯಾದ; ಬಲಿಷ್ಠ: ಬಲವಂತ 
ಪ್ರತ್ತನಂದಿಯ ತಲೆಯಂ ರಿಪುಬಲಮನೆಯ್ದೆ ತಟ್‌ದಿಕ್ಕಿ ಮಹೀವಳಯ 
ಮನಂಜ್‌ ಬೆಳಗುತೆ ಶಿವನಿಳಯದೊಳಂ ಪೊತ್ಯು ಚಕ್ರವಡಗಿತ್ತಾಗಳ್‌ (ತ್ರಿ ಫುಂ. 


೩೨-೭೪), ಘಳಿಲನಲಗಂ ಕತ್ತು ಪುಟನೆಗೆದು ಲಾಗಿಸುತ ಪುಲಿಯ 
ಬೆಂಗಡೆಗೆಯ್ದಿ ಇಆದು ಕೆಡಪಿದದೋರ್ವ ಬಲವಂತ ಬೇಡನಾಗಳು 
(ಉತ: ೦೭-೭೩)- (ನಾ). ೨. ಶಕ್ತಿಶಾಲಿಯಾದವನು ; ಸಮರ್ಥ 


ನಾದವನು : “ ಬಲ್ಲಿದಂ ಬಲವಂತನಂ ಸಳನೆನಿಕ್ಕು ” (ಮಂಗಾ. ೭೦-೦೪) 
ಅತಿರಥನಾತೆಂ ಗಡ ಬಲಯುತ ಸಮರಥನೆನ್ನೊಳಧಿಕಬಲವಂತಂ ವತಾರುತಿ 
ಗಡ ಮಹಾರಥಂ ಮಾರುತಿಯುಂ ತದ್ರಥದ ಗಾಲಿಗಳ್ನೊಡ್ಡಿದುವೇ 
(ಗಾಯಿ. ೩-೫೩); ಬಲವಂಕನ” ಪಗೆವಂ ಮೇಲೆತ್ತಿ ಬರೆ ವಸ್ತುವಾಹನಂ 
ಗಳನಿತ್ತಾತನಂ ಸಂತೈಸುವುದು ಸಂಧಾನಮೆಂಬುದಕನ್ಳು೦ (ಶಂಕತಂ- ೨೦೪-೦೨); 
ಎಂಥಾ ಬಲವಂತನೋ ಕುಂತಿಯ ಸಂಜಾತನೋ (ಶೃಕಂದ- ೦-೨೦೩ ಪಂ). 
೩. ಐಶ್ವರ್ಯವಂತ ; ಶ್ರೀಮಂತ : ನೆಲ ಬಲವಂತನಿಗೆ, ಕುಲ 
ನೇಮವಂತನಿಗೆ (ಗಾರ). ೪. ಶಕ್ತಿಶಾಲಿಯಾದುದು; ಬಲಿಷ್ಠ 
ವಾದಂದು : ಶಾಂತಿಕಗುರು ಪಾದಾಂಬೂರುಹಾಂತಿಕದೊಳ್‌ ಜಾತರೂಪ 
ಧರರಾಗ. ಶಮಸ್ವಾಂತಕ್ಕೆ ಘಾತಿಗಳ್‌ ಬಲವಂತಗಳ್‌ ಕಿಡೆ ಜಿನತ್ವಮೆಮ 
ಗಂಯ್ತೂಗಳ್‌ (ಕಾಂಕಿಫು. ೪-೭೦) ; ಬಲವಂತನಪ್ಪು ದೊಂದು ಸೀಹಮಂ 
ಮೊಲಂ ಕೊಂದುದು (ತಂಕತಂ. 6೭-6). ೫. ಬಲಾತ್ಕಾರ ; ಒತ್ತಾಯ ; 
ನಿರ್ಬಂಧ : ನೀನು . .. ಸಕಲಕಲೆಗಳು ಒಂದೇ ಬಳಿಯಲ್ಲಿ ಸೇರಿದೆ 
ಯೆಂಬುದನು ತಿಳಿದಿರಬೇಕೆಂದು ಬಲವಂತದಿಂದ ಕರತಂದೆನು (ನತಕಾ. ೩೬) 
ಭೂಮಿಪ ಸೈಂಧವನು ಬಾಗಿಲೊಳ್ನಿಂದಿರ್ದಾ ಭಾಮೆಯುನೀಕ್ಷಿಸಿ 
ಬಲವಂತದಿಂದೆ ಪಿಡಿದಾ ಲಲನೆಯ ರಥಮೇರಿಸುತ್ತೆ ನಡೆದಂ ಜವದಿಂ 
(ರಾ೦ರಾ. ೯-೪೦). ಬಳವಂತ : ೨. “ಬಳವಂತ-. ಬಲವತ್‌ - ಬಲಿಷ್ಠ 
(ಕದ್ಕಳೋ. ೨೪) ; ಬಳವಂತನಾದೊಡಂ ತಾನಿಲೌಕೆಯ್ಯಲಿ ಓಡ ರಿಪುವನಾ 
ತನಭೀಷ್ಟಂಗಳನೀವುದು ನಯಮ ನೆಅ್‌ ಬಳೆಯಿಸುವುದು ಬಗೆಯೊಳಿಂತು 
ಗೆಲ್ವುದು ಪಗೆಯಂ (ಕಾಂತೀಶ್ಮ- ೩-೧೩೦)- 

ಬಲವಂತವಾಘಸ್ನಾನ - (ಆಲಂ) ಇಷ್ಟವಿಲ್ಲದಿದ್ದರೂ ಬಲಾತ್ಕಾರ 
ದಿಂದ ಮಾಡಿಸುವ ಕೆಲಸ ; ನಿರ್ಬಂಧದಿಂದ ಮಾಡಿಸಂವ ಕಾರ್ಯ: 
ಅಂಥವರಿಗೆ ಪಾಠ ಓದಿ ಜಾ ನಾರ್ಜನೆ ಮಾಡಿರೆಂದು ಮೂಲೆಯಲ್ಲಿ ಕೂರಿ 
ಸುವುದು ಬಲವಂತವತಾಘಸ್ನಾನದಂತಾಗುತ್ತದೆ (ಶಿಕ್ಷರ. 9೩೦). 

(ಸಂ, ಬಲವತ್‌] 


6 


20 


40 


45 


ಆಗದು ಅವರವರ ಒಲವರೆದಿಂದಲ್ಲದೆ (ಸುಂಕ9೦- ಕ. ೬೩೦-೦696). 
[ಬಲವಂತ 4. - ತನ] 

ಬಲವಕ್ಕ. ಬಲಪಕ್ಕ, ಬಲವಂಕ (ನಾ). ಬಲಬದಿ ; ದಕ್ಷಿಣಪಾಶ ರೈ: 
ಒಂದಕ್ಷೋಹಿಣೀ ಬಲಂಬೆರಸು ದ್ರುಪದಂ ಧೃಷ್ಟದ್ಯುಮ್ನ . . . ವಿಚಿತ್ರಾದಿ 
ಗಳಪ್ಪ ತನ್ನ ಮಕ್ಕಳ್ವೆರಸು ನೆಲಂ ಮೂರಿವಿಟ್ಟಂತೆ ಬಲವಕ್ಕದೊಳ್‌ 
ನಡೆಯೆ? (ಕಂತಳಾ. ೯-೯೫ ವ); ಓಳಿಗೊಂಡು ಮಂದಯ್ಸಿ ನಿಂದ ಬಲವಕ್ಕ 
ದೆಡವಕ್ಕ ದಂಗರಕ್ಕರ ನೆರವಿಯುಮನೀಕ್ಷಿಸುತಪ್ತಿ೦ಿ (ನರ್ಥಫ್ರಿ. ೯-೫೩೬ ವ): ಬಂದು 
ನೆಟ್ಟಗೆ ಬಲವಕ್ಕ ದೊಳ್‌ ನೆಲಸಿ ಕಣ್ಣೆಸೆದಂ ಬಿದಿ ನಿಂದು ನೋಟ್ಬರಾ 
(ಕದ್ಮಕಾ- ೦೬೪). " ಎಡವಕ್ಕ ' ಪರಾ. ಬಲಪಕ್ಕ : ಹೊಲಿಯುವವರ 
ಬಲಪಕ್ಕದಲ್ಲಿರಬಾರದು. ಅಳುವವರ ಎಡೆಪಕ್ಕ ದಲ್ಲಿರಬಾರದು (ಗಾರಿ). 
ಬಲವಂಕ : ಎಡವಂಕಂ ಬಲವಂಕ [ಶಾಕಾಂ- ವಕ್ಕ] ಮೆಂಬೆಡೆಗಳೊಳ್‌ ನಾಕಿ 
ವ್ರಜಂ. | ಬರ್ಪುದೆಂದೊಡನೇಕಾದಶರುದ್ರರಷ್ಟವಸುಗಳ್‌ ಪನ್ನಿರ್ವ 
ರಾದಿತ್ಯರುಂ ನಡೆವರ್‌ ಸಂಗರಕೇಳಿಗೆಂಬೆಸಕದಿಂದುದ್ವ ೃತ್ತನಾ ವೃತ್ರಹಂ 
(8ಗಎ. ೦೩-3೬), ಧರಣಿಪನ ಬಲವಂಕದಲಿ ಮೋಹರಿಸಿ ಪಾಂಚಾಲಕರು 
ಚೂಣಿಯೊಳುರವಣಿಸಿದರು ನಕುಲ ಸಾತ್ಯಕಿ ಭೀಮನಂದನರು (ಕುವ್ಕಾದ್ರೋ, 
೪-೩೦); ಕಾಲಿನ ಮೇಲೆ ಕಾಲಿಕ್ಕಿ ಗೌತಮಂ ಸಿಂಹಶಯ್ಕೆಯಲಿ ಬಲವಂಕದಲಿ 
ಮಲಗಲು (ಕೈಕಾಏ. ೭೩೨೨೮6). “ಎಡವಂಕ', `ತೆಂಕವಂಕ' ಪರಾ. 

[ಬಲ್ಯ + ಪಕ್ಕ] 

ಬಲವತ್ತಿಕೆ (ನಾ). ಶಕ್ತಿ; ಸಾಮರ್ಥ, : ಕಾಲಮೃತ್ಕುವಂ ಕೆಣಕಿದನೆ 
ಸೈಂಧವನು ತನ್ನ ಬಲವತ್ತಿಕೆಯ ನಮ್ಮೊಡನೆ ತೋರಿದನೆ ಫಡಫಡ 
(ತುರಂಗ, ೫೩-9೦) - [ಬಲವಂತ 4 - ಇಕೆ] 

ಬಲವತ್ಸೆ,ನ್ಯ. ಬಳವತ್ತೈೈನ್ಯ (ನಾ). ಬಲಿಷ್ಠವಾದ ಸೇನೆ ; ಸಮರ್ಥ 
ವಾದ ದಂಡು,-ಸೈನ್ಯ: ಬಲ[ಶಾಕಾಂ.೪]ವತ್ಸೈೈನೃಪದೋತ್ಮಪಾಂಸುಚಯ 
ದಿಂ ಸೇನಾಮಹಾಭಾರದಿಂ ಬಳಕೋಳಾಹಳದಿಂ ವಿಯಚ್ಚರೆಗಣಂ ಶೇಷಂ 
ದಿಶಾಪಾಲಕರ್‌ ಪೊಲಗೆಟ್ಟೋಡೆ (ಜಗವ. ೭-೪೦)- ಬಳವತ್ತೆ ನ್ಯ: 
ಬಳವತ್ಸೈೈನ್ಯಮನವನೀತಳಪತಿ ಬಿಸುಟ೦ (ಕಾಂತಿಫ್ರ- ೧೦-೦೪). [ಸಂ.] 

ಬಲವದ್ಧಿರೋಧ (ನಾ). ಶಕ್ತಿವಂತರಾದವರ ವೈರ ಹಗೆ ; 
ಸಮರ್ಥರಾದವರ ಶತ್ರುತ್ವ : ಎಮಗೆ ಬಲವದ್ವಿರೋಧದ ತೊಳಸು 
ಬಿದ್ದುದು ತೋಟಿಗಾಲದೆ ಜಲಧಿಮಧ್ಯದಲೂರ ಕಟ್ಟಿದೆವು (ಕುವ್ಮಾಸ. 
೨-೦೪). [ಸಂ.] 

ಬಲವದ್ವೆ ಠಿ, ಬಳವದ್ದೈ,ರಿ (ನಾ). ಪ್ರಬಲವಾದ ಶತ್ರು . ಶಕ್ತಿಶಾಲಿ 
ಯಾದ ಹಗೆ ; ಬಲವದ್ವೆ,ರಿತಮೋಹರಾತಿಪಟುಗಳ್‌ ಪದ್ಮಾಸನಸ್ಪರ್ಶ 


ಸಲ್ಲಲಿತಂಗಳ್‌. . .ಆನತಜನಕ್ಕಾನಂದಮಂ ಮಾಲಕಿ ಮಂಗಳಮುಚ್ಚಂಡ 
ಕರಂ ಮಹೀವಳಯದೆೊಳ್ವಾಳುಕ್ಕಮಾರ್ತಂಡನಾ (ಗೆರಾಯು. ೦-೪): 
ಬಳವದ್ವೆ ರಿ ; ಬಳವದ್ವೆರಿಕ್ಷಮಾಪಾಲರನಧಿಕಭುಜಾಗರ್ವದಿಂ ಗೆಲ್ಲ 
ಲಕ್ಷ್ಮೀನಿಳಯಂ . . ೬ ಮಂಂಗಳಗೀತಂ ಪೊಣ್ಮೆ ಪೊಕ್ಕಂ ನಿಜಶಿಬಿರಮುಂ 
(ಪಂಕತಂ. ೨೬೬-೦೩). [ಸಂ. ಬಲವದ್ವೈರಿನ*] 
ಬಲವರ್‌, ಬಲವರು (ಕ್ರಿ). ಬಲಗಡೆಯಿಂದ ಸಂತ್ತು ತಿರುಗು : 
ಪ್ರದಕ್ಷಿಣೆ ಹಾಕು : ನಿಜರಧವುಂ ರಥಾಂಗಧರನಂ ಮುನ್ನೆಮೇಅ 


ಲೆ ಸೀಟ ವಮೂೂಟುಸೂಟರ ಬಲವಂದು ಪೊಡೆಮಟ್ಟು ಪ ರಥಮನೀಲ .. 
ಗಾಂಡೀವಮನೇಅಸಿ ನೀವಿ ಜೇವೊಡೆದಾಗಳ್‌ (ಶಂಠಠಾ. ೦೦-೦೩೨ ವ) ; 
ಕಾಂಭೋಜಾವಳಿಗಳ ತುರುಷ್ಕತುರಂಗಮಂಗಳಡಿಯೊಳಡಂಗಿದನೆ ಗೆತ್ತು 


ಬಲವರು 


ಕೈಗುತ್ತಿ ನೋಡಿಯುಂ ಬಲವಂದು ನೋಡಿಯ೦ (ಗಠಾಹಖ. ಓ-೨6ನ) ; 
ಇದೇನಾನುಮೊಂದೊ ಕೃತ್ರಿಮಮಾಗಲವೇಟ್ಯುಮೆಂದಾ ಮರನಂ ಬಲವಂದು 
ನೋಡಿ (ಕ68ಕಂ: ೬೬-೬) ; ಶರಣರೆಂ ಬಲವಂದನುಜ್ಞೆಯಂ ಕೈಕೊಂಡು 
ಕರುಣಮಂ  ತೋಲುತೆ ಕುಮಾರನೂ ಬೀಳ್ಕೊಂಡು (986. ೦-೪0). 
ಬಲವರು : ಬಲವರುತ್ತಿಪ್ಪುದಲ್ಲದೆ ಬೇಅ ನಡೆಯಿಲ್ಲ ನಲಿದು ತುತಿಯಿಸು 
ವುದಲ್ಲದೆ ಬೇಕಿ ನುಡಿಯಲ್ಲ (6etರ: ರೇ. ೬೦-೫8) ನ ಹರಿಯ ಬಲವಂದಣ್ಮ 
ನಂಘ್ರಗೆ ಶಿರವ ಕಂಚಿ ನಿಜಾಯುಧವ ವಿಸ್ತರಿಸಿ -ಪವನಜಪಾರ್ಥವಮಾದ್ರೀ 
ಸುತರು ರಥವೇಆ* ಧುರಕೆ ನಡೆದರು (ಕುಶ್ಮಾಳೀ" ೧-0 ; ಪರಮ 
ಪತಿವ್ರತೆಯರ ಪಾದದರ್ಶನ ಬೊರೆಕೊಂಡುದೆ ಪುಣ್ಮದಿವಸ ಪರಿದಿವರನು 
ಬಲವರೆ ಭೂಪ್ರದಕ್ಷಿಣದಿರವನಿನ್ನೇವಣ್ಣಿಪೆನು (ಶಂ. ೨-೦೦). 
[ಬಲ್ಮ 4+ ವರ್‌] 

ಬಲವರು “ಬಲವರ್‌' ನೋ, 

ಬಲವರ್ಧಕ (ನಾ). ಶಕ್ತಿಯನ್ನು ಹೆಚ್ಚಿಸುವ ಔಷಧ ಮುಂತಾದಂವು ; 
ವನಿಶ್ಶಕ್ತವಾಗಿದ್ದ ನಿನ್ನ ದೇಹಕ್ಕೋಸ್ಕರ ಸೀಸೆಗಟ್ಟಲೆ ಬಲವರ್ಧಕಗಳನ್ನು 
ತಂದು ಕುಡಿಸಿ ಮೈಗೂಡಿಸಿದೆ (ತಿಕ. ೨೫.) - [ಸಂ.] 

ಬಲವರ್ಧನ (ನಾ). ಶಕ್ತಿಯ ಹೆಚ್ಚಳ ; ಪುಷ್ಟಿ : ಒಲವರ್ಧನಕ್ಕೆ :. 
ನೆಗ್ಗಿಲ ಬೇರು, ನೆಲ್ಲಿಯ ಚಟ್ಟು, ಅಮರದಬಳ್ಳಿ - ಇವಂ ಚೊರ್ಣಂ 
ವಡಿ ತುಪ್ಪ, ಜೇನುತುಪ್ಪವಂ ಸವಹನಂಗೊಂಡು ಲೇಹ್ಕಂ ಮಾಡುಗೆ 
(a48. ೨೦೩). [ಸಂ.] 

ಬಲವಿಣ್ಕಾಸ (ನಾ). (ಯುದ್ಧದಲ್ಲಿ) ಸೈನ್ಯವನ್ನು ನಿಲ್ಲಿಸುವ ಕ್ರಮ: 
“ವ್ಯೂಹ , ಬಲವಿನ್ಕಾಸಃ - ೨ ಕಾಳಗಕ್ಕೆ ಚತುರಂಗದಳವನ್ನೂ ಸ್ಮಲದ 
ಸಂದುಶಟ್ಟಿಗೆ ಶಕ್ಕ ಹಾಗೆಯೇರ್ಪಡಿಸಿ ಗುಂಪುಗುಂಪುಗಳಾಗಿಯೂ 
ಸಾಲಾಗಿಯೂ ಯುದ್ಧಶಾಸ್ತ್ರರೀತ್ಕಾ ನಾನಾಕಾರಗಳಾಗಿ ನಿಲ್ಲಿಸುವಿಕೆ ” 
(ಸಿರ್ಮಾಂತಿ- ೨೬೦). [ಸಂ.] 

ಬಲವಿರೋಧಿ (ನಾ). ಇ ಬಲರಿಪು : ಸವಣಂ ಬಳಪಂಗೊಳಿ ಗಾಂಡಿವಿ 
ಬಿಲ್ಲೊಳೆ ಬಲವಿರೋಧಿ ವಜ್ರಂಗೊಳೆ ಪೊಣರ್ಕೆಗಾವಂ ನಿಲ್ವಂ 
(ಮಡ. ೦೬೬ ತ್ರಯೋ) ; ದೂಆಸಾಯ್ತವಳ ದೆಸೆಯಿಂದ ಬಲವಿರೋಧಿಗೆ 
ಕೇಳಿದೈ (ಕರ. ೦-00-00) ; ಆ ಮರುತ್ತನೈತಂದ ಬಲವಿರೋಧಿಗೆ 
ನಮಿಸಿ. . . ಎನ್ನೊಳು ಬಲಿದು ಬಲುಮುನಿಸನೆಲ್ಲದ ಕಳೆದು ಸಲಹೆಂದೆನುತ 


ಸಂಪ್ರಾರ್ಥನೆಯ ಮಾಡಿದನು (ಕರಂ: ೦-೦೦೪). 
( ಸಂ. ಬಲವಿರೋಧಿನ* ] 
ಬಲವಿಹೀನ (ನಾ)- ಶಕ್ತಿಯಿಲ್ಲದ ವ್ಯಕ್ತಿ: ದುರ್ಬಲವ್ಯಕ್ತಿ: 
ಸಭೆಯಲಿ ಬಲವಿಹೀನರಿಗಾಪ್ತರಿಲ್ಲೆಂದಬಲೆಯೊಅಲಿದಳು (ಕುಂ. ೩-೯೦): 
[ಸ0.) 
ಬಲವು (ನಾ). ಶಕ್ತಿ: ಸಾವಂರ್ಥ್ಯ ; ಪರಾಕ್ರಮ : ವ್ಯಂಜನದ 
ಮೇಲಣತ್ವಕ್ಕೆ -- ನಿಲವು, ಒಲವು, ಬಲವು (ಕಮರ- 300 ಶ್ರಯೋ). 


೧೯ ಈ ಶಬ್ದದ ಪ್ರಯೋಗ ಅಪರೂಪ. [5 ಬಲ್‌. - ವು] 
ಬಲವೈರಿ, ಬಳವೈರಿ (ನಾ). « ಬಲರಿಪು : “ಪಲಗಣ್ಣನುಂ ಮಂಗಿಲ್ಲೇರ 
ನಿಂದಿರನೆನಲ್‌ ಬಲವೈರಿ” (ಕಣಕ್ಕ. ೦೦) ; ಬಲವೈರಿಸ್ಮಾರವಜ್ರಾಧಿಕ 
ಭಯಚಕಿತೋದ್ಧೂತ ಮೈನಾಕ ಗೋತ್ತಾ ಚಲವಕ್ಷತ್ರಾಯಿಯಿಂದುಪ್ರಯ 
ತಮಂ . . , ಸಮುದ್ರಂ (ತಂತತಂ- ೦೩೦-೩) ; ಜಲನಿಧಿವೊಲ್‌ ಗಂಭೀರಂ 
ಬಲವೈರಿಯವೊಲ್‌ ಸಮಗ್ರ ವಿಭವಸನಾಥಂ (ಕಾರ್ಕಾವ- ೬೩೬೭)- ಬಳವೈರಿ ಲ 
ಬಳವೈರಿಯೆಂಬ ಸಾಭಕನಿಳೆಯಂಂ ಪೊಸಮೂಸೆಮಾಡಿ ಶಶಿಮಂಡಲಮಂ 
ಗುಳಿಗೆಯಿಡೆ ತಿಮಿರಕಾಳಿಕೆ ತಿಳಿದಂತೆ ಜಲಕ್ಕನಾಯ್ತು ಪೊಸವ್ದೊಂಗಂ* 
(9ಿನಂಪು- ೬-೩): (ಸಂ- ಬಲವೈರಿನ್‌ ] 
ಬಲಶಾಲಿ (ನಾ). ಶಕ್ತಿಶಾಲಿ ; ಪರಾಕ್ರಮವುಳ್ಳವನು : ಆ ಹುಡುಗ 


೬೨೭೩ 


ಬಲಹೀನೆ 


ರಿಗೆಲ್ಲ ಸೀತಾರಾಮು ಎಂಬ ಹುಡುಗನು ಮುಖಂಡ . . . ಬಲಶಾಲಿ 

ಪುತ್ತು ತುಂಟ (ಹು. ೭) ; ತನ್ನ ಆಳು ಬಹಳ ಉಣ್ಣಬೇಕು ಮತ್ತು 

ಅವರು ಬಲಶಾಲಿಗಳಾಗಿರಬೇಕೆಂದು ಅವನ ಇಚ್ಛೆ ಇತ್ತೂ (0೦ಉಕೆ: ೧). 
(ಸಂ. ಬಲಶಾಲಿನ್‌] 


$ |ಬಲಸಂಕು (ನಾ). ಇ ಬಲವಮಬರಿಶಂಖ : ಏಕಮಂಖದ ರುದ್ರಾಕ್ಷೆ ಪನ್ನಗ 


19 


14 


40 


ವೇತ್ರ ಕಾಕಮೃತ್ತಿಕೆ ಬಲಸಂಕು ಬೇಕಾದ ದಿವ್ಮಿಪಧಗಳ ಮುನಿವರರಾ 
ಕುವರನಿಗೆ ನೀಡಿದರು. (ಊಶಕ, ೦೯-6೦). 
(ಬಲ + ಸಂಕ್ಕು (೬ ಸಂಕ)] 

ಬಲಸಂಘಟ್ಟನ (ನಾ). ಸೈನ್ಯದ ತಂಳಿತ : ಬಲಸಂಘಟ್ಟನದಿಂ ಮಹೀವನ 
ವಶೇಷಂ ಪೋಗೆ ... ಬೀಡುವಿಡುತ್ತೆ ನಿಚ್ಚವಯಣಂಬಂದಂ 
ಮುರಧ್ವಂಸಕಂ (ans: 0೩-೬೪). (ಸಂ.] 

ಬಲಸನ್ನೆ (ನಾ). ಖಡ್ಗಯಾದ್ಮದಲ್ಲಿ ಒಂದಂ ವರಸೆ ; ಬಲಭಾಗದಿಂದ 
ಕತ್ತಿಯನ್ನು ಬೀಸುವ ಒಂದು ಕ್ರಮ: ತಳಸಂಚು ಮೇಲ್ಲಂಚು 
ಹಿಂಕೋರೆ ಮಂಂಕೋರೆ  ಬಲಸನ್ನೆಯೆಡದ ಸನ್ನೆಯೊಳು ಅಲಗ 
ನೀಡಿದರಲಗಿನೊಳಾಂತು ನೆಗೆದು ಮೈಹೊಳೆದು ತಪ್ಪಿಸಿದನೆಲ್ಬವನು (6ರತ. 
K-34). [ಬಲ + ಸನ್ನೆ) 

ಬಲಸು (ನಾ)- ಒಂದು ಬಗೆಯ ಮರ : ಎಣ್ಣೆ ಎರಡೂವರೆ ಸೇರು .. . 
ಬಲಸುಬೇರಿನ ಚಿಕ್ಕೆ . . . ಭಂಗೀಸೊಪ್ಪಿನ ಪುಡಿ ಎಬ್ಬವನ್ನೂ ಚೂರ್ಣ 
ಮಾಡಿ (ಳಿ. ಶಂ. 9೭೦) ; ಕಾರೆ, ಗಂಡುಕಕೋರ್ಲ, ಬಲಸು (ರ್ಲುಕಿಗ, 

| ೩೦-೩೦೨). [+ ತೆಲು. ಬಲುಸು) 

ಬಲುಸುತ್ತು (ನಾ). ಬಲಭಾಗಕ್ಕೆ ಸಂತ್ತಿಕೊಂಡಿರುವುದು ; ಬಲಪಕ್ಕಕ್ಕೆ 
ತಿರಂಗಿಕೊಂಡಿರುವುದು : ಎದುರುಬದುರು ಸುತ್ತುಗಳಂಳ್ಳ ಕೊಳವೆಗಳ 
ನ್ನಾಗಲಿ ದಂಡಗಳನ್ನೂಗಲಿ ಒಟ್ಟಿಗೆ ಸೇರಿಸಲು ಎಳೆಯುವ, ಒಂದು 
ಕೊನೆಯಲ್ಲಿ ಎಡಸುತ್ತುಗಳೂ ಮತ್ತೊಂದು ಕೊನೆಯಲ್ಲಿ ಬಲಸುತ್ತುಗಳೂ 
ಒಂದರಲ್ಲೇ ಇರುವ ಉದ್ದ ತಿರುವುಗಟ್ಟಿ (sleeve - nut. ಇಂಕು), 
“ಎಡಸುತ್ತು' ಪರಾ. [ಬಲ್ಲ * ಸುತ್ತೂ) 

ಬಲಸೂದನ (ನಾ). ಇ ಬಲಧ್ವಂಸಿ: “ಇಂದ್ರಃ . ದುಶ್ಮ್ಯವನಃ . . - 
ಬಲಸೂದನಃ. ಶತಮಂಖ: . . . ಮೇಘವಾಹನಃ - ಈ ೩೯ ದೇವೇಂದ್ರನೆ 
ಪೆಸರ್‌” (ಹಕಾಯು- ೦೦-೩೨) ; ಬಲಸೂದನ ಗೌತಮಮುನಿಲಲನೆಗೆ ಮನ 
ಮಿಠಕ್ಕಲಂತನುರುಶಾವದೆ ನೀಂ ಸಲೆ ಯಾವವಸ್ಥೆ ವಡೆದೆಯೊಯೆಲೆ ಸುರಪತಿ 
(ಯಾರಕಂ- ೦೪೬೪೪). [ಸಂ.3 

ಬಲಸ್ಮ (ನಾ). ಬಲಿಷ್ಠನಾದವನಂ ; ಶಕ್ತಿಶಾಲಿ; ಸಮರ್ಥ: ಕುಲದ 


ಚಲದಾಯ ದಳವಎನ ಕಲಿತನೆದುನ್ನ ತಿಯನೆಲಸದೀ ಸುರಸಭೆಯೊಳ್‌ 
ಪಲವಾಡುವೆನ್ನ ನಾಲಗೆ ಬಲಸ್ಕನೊರ್ವಂಗೆ ಜೀಯ ದೇವೆಂದಪುದೇ 
(೪0. ೦೨-೦೦೦) ; ಶು೦ಭದ್ವಿಪುಲಾಲಾನಸ್ತಂಭಂ ಲಕ್ಷ ೀಕರೇಣುಗೆನಿಸಿ 


ದುದು ಭುಜಸ್ತಂಭಂ ಲಕ್ಷ್ಮೀಪ್ರಾಕಾರಂ ಭುವನಕ್ಕೇಂ 
ಬಲದೇವಂ (1ತಿತ್ಯ. ೨-೪)- [ಸಂ. 

ಬಲಹಂಸ (ನಾ). [ಸಂಗೀತ] ಒಂದು ರಾಗಡ ಹೆಸರು: ಬಲಹಂಸ 
ವೆಂಬ ರಾಗವು (೧) ಆರೋಹದಲ್ಲಿ ನಿ-ಯನ್ನು ಬಿಟ್ಟಿದೆ (ಕಶುಕ್ರ. ೦೬೪) ; 
ಬಲಹಂಸ - ೨೮ನೇ ಮೇಳಕರ್ತ ಹರಿಕಾಂಭೋಜಿಯಲ್ಲಿ ಜನ್ಮ (ಸಂಗೀತ: 
೦೩೪) - (ಸಂ. 

ಬಲಹರ (ನಾ). ಎ ಬಲದಧ್ಧಂಸಿ : ಬಲುಹುಮಾಡಿಕೊಳಲ್ಕೆ ಹರಿಯಜ 
ಬಲಹರರ ಪವಣಲ್ಲ (ವು: 8೩6-4೬೩). [ಸಂ.7 

ಬಲಹೀನ (ಗು). ೧. ಶಕ್ತಿಯಿಲ್ಲದ ; ನಿಶ್ಶಕ್ತವಾದ ; ನಿರ್ಬಲ 
ವಾದ : "ಬಲಹೀನಜಾನು” ಪರಾ, (ನು). ೨. ಶಕ್ತಿಯಿಲ್ಲದವನಂ; 
ಅಶಕ್ತ : ಅಸವಂರ್ಥ : ಬಲಹೀನ ನೀನಾ ಖಳನ ಕೊಲುವುದೆಂತು 


[J ಳ್‌ 
ಬಲಸ್ಕ ನೋ 


ಬಲಹೀನಜಾನು 


(ಆಳಂಗ. ೦8-೪೬) ; ವೈಜಯಂತಿಯಲ್ಲಿ ಆಳುತ್ತಿದ್ದ ಕದಂಬರು ೬ನೆಯ 
ಶತ ಮಾನದಲ್ಲಿ ಬಲಹೀನರಾಗಿದ್ದ ರೆಂದು ತಿಳಿಸಿದ್ದೇವೆ (ಳಜಾಣ: ಇ.) [ಸಂ.) 
ಬಲಹೀನಜಾನು (ನಾ). ೧. ದುರ್ಬಲವಾದ ಮೊಳಕಾಲಂ ; ನಿಶ್ಶಕ್ತ 
ವಾದ ಜಾನಂ. ೨. ದುರ್ಬಲವಾದ ಮೊಳಕಾಲುಗಳನ್ನುಳ ವನು 2 
ಚಲವಿತ್ತಂ ಬಲಹೀನೆಜಾನು ಚಪಲಂ ಕಾಂತಾಪ್ರಿಯಂ . . . ಭ್ರಮಣಾರ್ಥಿ 
ಜೇಗಮೊಸೆವಂ ಮಾನಾನ್ವಿತಂ ಮೇಷಜಂ (ಕಾಕತಿ. ೧೬-೦): ಸಂ.) 
ಬಲಹೀನತೆ (ನಾ). ಶಕ್ತಿಯಿಲ್ಲದಿರುವಿಕೆ; ದಂರ್ಬಲತೆ : ಅವರಿಗೆ 
ವಯೋಧರ್ಮದಿಂದ ಬಲಹೀನತೆಯುಂಟಾಗಿದೆ (ಕಂ). 
[ಸಂ. ಬಲಹೀನತಾ) 
ಬಲಾಂತಕ (ನಾ). - ಬಲಧ್ವಂಸಿ : ಅನೇಕವೃಂದಾರಕಾನಂದದುಂದುಭಿ 
ಗಭೀರಸ್ವರಂಗಳುಮಶೇಷಾನಿಮಿಷಜಯಜಯವಿಶೇಷಘೋಷಂಗಳುಂ ನೆಗಟ 
ತಳರ್ವಘಬಲಾಂತಕಂಗೆ ಬಲಾಂತಕಂ ಕೆಯ್ದೊಟ್ಟೊಳಯಿಂಕೆ ಬಿಜಯಂಗೆಯ್ಕಿಸಿ 
(ಫ್ರತ್ಕಪು. ೦೩-೦೦೪ ನ).- [ಸಂ. 
ಬಲಾಕ, ಬಳಾಕ (ನಾ). ಒಂದು ಬಗೆಯ ಜಲಚರಪಕ್ಷಿ ; ಬೆಳ್ಳಕ್ಕಿ : 


ಬಕಕಲಹಂಸಬಲಾಕಪ್ರಕರ ಮೃದುಕ್ವಣಿತರಮ್ಯಮಿದಿರೊಳ್‌ ತೋಣ್‌ತ್ತು |; 


ಕೊಳಂ (ಶಂಶಕಾ- ೮-೩6) ; ಕೋಕನದಕುಮುದಕಲ್ಹಾರಬಕಬಲಾಕಮರಾಳಾ 
ನೀಕದಿಂ ಚೆಲ್ವುವೆತ್ತ . . . ಸರೋವರಕೆ ಬಂದು (ತ್ರಿಕ್ಕಾಸ್ತ್ರ. ೦-೪೪ ಐ): 


ಮೈದೋಉಿದುದು. ಮುಂಗಾರು... ಹರುಹಿಸಿದವು ಬಲಾಕ ಚಾತಕಿ 
(ಕರಣ: ೪-೬-೨). ಬಳಾಕ: “ಬಿಸಕಂಠಂ ಬಳಾಕಮೆನೆ ಬೆಳ್ಳಕ್ಕಿ” 
(ನುಂಗರಾ: 30-೬) ; ಕಾಕೋಳೂಕಸೃಗಾಳಬಳಾಕೋಷ್ಟಚಮೂರುಖರ 


ಮಂಖಂಗಳವೊಲ್‌ ನಾನಾಕುತ್ಸಿತಬೀಭತ್ಸುತರಾಕಾರದಲಿರ್ಪುವಲ್ಲಿ ಯೋನಿ 
ಮಂಖಂಗಳ್‌ (ಕುಣತ: 04-088) ; ಇದುವೆಳೆವೆಣ್ಣಳ ಕಣ್ಣೆಳೆಮಾನ್ಗಳ 
ಬೆದಣಿಸ ಬಂದ ಬಳಾಕ (ಸಾಗಕು. ೩-೦೪). [ಸಂ.] 

ಬಲಾಕೆ, ಬಳಾಕೆ (ನಾ). ಎ ಬಲಾಕ: “ಬಲಾಕಾ, ಬಿಸಕಂಠಿಕಾ - ಈ ೨ 
ಬೆಳ್ಳಕ್ಕಿ” (ಹರಾಯು- 9೨-6೩); ಅಲ್ಲಲ್ಲಿಗೆ ಪಳುಕಿನ ಬಲಾಕೆಗಳೊಳಂ ಬರೆದ 
ಸುರಶರಾಸನೇಗಳೊಳಂ . . . ಪೆಅವಂ ಪಲತೆಆದ ಶಿಶಿರೋಪಚಾರೆಂಗಳಂ 
ಮಾಟ್ಬಿ ಪರಿಜನಂಗಳುಮಂ ನೋಡುತ್ತಂ ಪೋಗೆವೋಗೆ (ಊರಂಉ: 
೨೦೬). ಬಳಾಕೆ: ಕಾಚಮೇಚಕಚೆಯಚ್ಛೀಯಾಂಬುವಿಂ ಗುಣ್ಣಿನಿಂ ಪುದಿ 
ದಿರ್ದತ್ತು ಸರೋವರೆಂ ಬಕಬಳಾಕಾನೀಕರಾವಾಕುಳು (ಶಂಶರಾ. ೦೩-೭೨) ; 
ಘಲಾಲನೆ ಬಳಾಕೆಯಾಕೃತಿ ಮಲಟ್‌ಗಾಲದೆೊಳಿರದದೃಶ್ಯೆ ಮಪ್ಪಂದದಿನಿತ್ತುಲ 
ಯದೆ ಕಡೆಗಾಲದೊಳಳೆಎಟ್‌ಯೆ ಸ:ರಂ ವನಾಯವಮಾಯ್ತು ದಿವಿಜನ ದೇಹಂ 
(ರಂದ್ರಫು. ೪-೭೯): (ಸಂ. ಬಲಾಕಾ] 

ಬಲಾಚಾರ (ನಾ). ಒಳ್ಳೆಯ ಗ್ರಹಗತಿ; ಸುಯೋಗ ; ಅದೃಷ್ಟ; 
ಆ ದಿನ ಗಣೇ೭ನನ್ನು ಬಾವಿಗೆ ಕಳಿಸಿ, ಅವನ ಸ್ಥಾನದಲ್ಲಿ ಈ ಗ್ರಂಥವನ್ನು 
ರಿಸಿದ್ದೆ. ಆದರೆ ಆ ವಿದ್ಮೂಪತಿಯಿಂದ ನನ್ನ ಗ್ರಂಥಕ್ಕೇನೂ ಬಲಾಚಾರ 
ಒದಗಿ ಬರಲಿಲ್ಲ (ಮುಂಗಾಫು. 0೩). [ಐ ಇದು 'ಗ್ರಹಚಾರ' ಎಂಬ ಶಬ್ದ 
ಸಾಮ್ಮದಿಂದ ಮಾಡಿಕೊಂಡ ರೂಪ] 

ಬಲಾಢ್ಯ. ಬಳಾಢ್ಯ (ಗು). ೧. ಬಲಶಾಲಿಯಾದ: ಶಕ್ತಿಯುತವಾದ; 
ಸಿವಂರ್ಥವಾದ : ಇಾರತವನ್ನು ನಿಯಂತ್ರಿಸಲು ಬೇಕಾಗುವ ಬಲಾಢ್ಯ 
ಸೈನ್ಯವನ್ನು ಹೊಂದಲು ಬ್ರಿಟನ್ನಿಗೆ ಸಾಮರ್ಥ್ಯವಿಲ್ಲ ಎಂಬುದನ್ನು ಆಳು 
ವವರು ಮನಗ:ಡರು (ಅತ್ಮಾರ್ತ. ೦೯೦)- (ನಾ). ೨. ಬಲಶಾಲಿಯಾದ 
ವನಂ ; ಶಕ್ತಿಶಾಲಿ; ಸಮರ್ಥ : ಗಿರಿಯಂತೆ ಬಿಣ್ಣಿದು ಸುರಕರಿಯಂತೆ 
ಬಲಾಢ್ಯನಬ್ಬಿಯಂತೆ ಗಭೀರಂ (ಕಮದ: ೨೦೪ ಪ್ರಯೋ), ಸಹಸ್ರಕಂಠಂ 
ಜಗದೇಕವೀರಂ ರಾಕ್ಷಸಾಧಿಪಂ ಇನ್ನೆನಿತು ಪರಾಕ್ರಮಿಯೊ, ಎನಿತು 
ಬಲಾಢ್ಯನೊ, ಮೇಣೆನಿತು, ಕ್ರೂರನೊ, ಆರಜ?ವರ್‌! (ಅದ್ಮುತ. ೪೦.೧೭). 
ಬಳಾಢ್ಕ : ೨. ಜನ್ಮಸ್ವಾಮಿ ಬಳಾಢ್ಯನಾಗಿ ನಿಲೆ ಸೌಮ್ಮರ್‌ ನೋಡೆ 


೬೨೭೪ 


ಬಲಾರ್ಕಿ 
ಕೂಸಂ ಸುಧಾಜನ್ಮಂ ರೆಕ್ಷಿಸುವಂ ಸ್ವಕೀಯಶಿಶುವಂ ತಾಯ್‌ 
ರಕ್ಷಿಪೊಂದಂದದಿಂ (ಕಾಶ. ೭-೩). [ಸಂ.] 


ಬಲಾತೈಲ (ನಾ). ಒಂದು ಬಗೆಯ ಔಷಧೀಸಸ್ಯದಿಂದ ತಯಾರಿಸಿದ 
ಎಣ್ಣೆ ಎದೆನೋವುಳ್ಳಾತನು ಬಲಾತೈಲವನ್ನಾದರೂ ಸುಕುಮಾರ 
ತೈಲವನ್ನಾದರೂ ತೆಗೆದುಕೊಂಬುದು (ಕೈರೃಸಾ- 1, ೦೮೪). [ಸಂ.] 
ಬಲಾತ್ಮರಿಸು (ಕ್ರಿ). ೧. ಒತ್ತ್ಯಾಯಮಾಡು;: ಬಲವಂತಮಾಡು; 
ನಿರ್ಬಂಧಪಡಿಸು : ಆತನು ಬಲಾತ್ಕರಿಸಿದರರೂ ಕೂಡ ಮನುವು 
ನಾನಾವನ್ನು ತನ್ನ ಕುದುರೆಯ ಮೇಲೆಯೇ ಕುಳ್ಳಿರಿಸಿಕೊಂಡು ಕರೆತಂದಳು 
(ಯಂತ ೦೪), ನಾಲ್ಕಾರುದಿನ ಅಲ್ಲಿಯೇ ಇದ್ದು ಬರಬೇಕೆಂದು ಎಲ್ಲರೂ 
ಬಲಾತ್ಕರಿಸಿದರು. (ಶ್ರತಾಶ- 908). ೨. ಬಲಪ್ರಯೋಗಮಾಡು; 
ಶಕ್ತಿಯನ್ನು ಪ್ರಯೋಗಿಸು : ಮಡುವಿನೊಳು ಮಡವಿಡಿದ ನೆಗಳಂ 
ಬಲಾತ್ಕರಿಸಿ ಬಿಡಿಸಿಕೊಂಡೊಡಮುರಿದು ತಡಿಗಡರಿ (ಕೈ ರಾ: ೧೫-೩3): 
[-- ಬಲಾತ್ಕಾರ + - ಇಸ್ಕು) 
ಬಲಾತ್ಕಾರ (ನಾ). ೧. ಒತ್ತಾಯ; ಬಲವಂತ : “ಪ್ರಸಭಂ, ಬಲಾತ್ಕಾರಃ 
ಹಠಃ -೩ ಬಲಾತ್ಕಾರದ ಪೆಸರು, ಬಲವಂತಮಾಡುವಿಕೆ, ನಿರ್ಬಂಧ 
ಗೊಳಿಸುವಿಕೆ” (ಸಿರ್ಕಾಂತಿ. ೨೬೦) ; ಬೆದರಿಕೆ ಹಾಕುವುದರಿಂದಲೂ ಬಲಾ 
ತ್ಕಾರದಿಂದಲೂ ಬಹಳ ಹಾನಿಯಾಗುವುದು (ಮೂಂಂಣು. 9-೩೬); ನನ್ನ 
ಆಭರಣಗಳನ್ನು ಈ ಪಾಪಿಗಳು ಬಲಾತ್ಕಾರವಾಗಿ ಕಿತ್ತುಕೊಂಡರು 
(ಪ್ರಕಾಶ: ೬೦. ವಿ. [ಜೈನ] ಮಂನಿಗಳ ಒಂದು ಗುಂಪು: 
ಬಲಾತ್ಕಾರದ ಗಣದ ನೇಮಿಚಂದ್ರದೇವರ ಶಿಷ್ಕರು ಪಾರಿಶ್ವದೇವರು 
ತಂಮ ಹೆಸರ ಹಾಲ ಧಾರಗೆ ಬಿಟ್ಟ ಬಾಳು (೪3. 111-i, ೦೦೫೯; 1642); 
ಗಣಗಳು : ದೇವ, ಸೇನ, ಬಲಾತ್ಕಾರ, ಒಬಳಗಾಆ (ಕಕಾಳ- 65೬). [ಸಂ.] 
ಬಲಾಧಿಕ (ನಾ). ಅತಿಶಯವಾದ ಬಲವುಳ್ಳವನು : ಬಲಾಧಿಕರಸಮ 
ಸೈನಿಕರ . . . ಲಂಕೆಯಂ ಪುಗುತಂದರ (ಶಂಠಾಮಾ. 09-66). [ಸಂ.] 
ಬಲಾಧಿಕೃತ (ನಾ). ಸೇನಾಧಿಪತಿ; ದಳಪತಿ : ನಿಜನಂದನನಪ್ಪ ಚಂದ್ರೂ 
ಪೀಡನಂ ತಾರಾಷೀಡನರೇಂದ್ರ೦ ಬರಿಸಲೆಂದು ಬಲಾಧಿಕೃತನಪ್ಪ ಬಲಾಹಕ 
ನೆಂಬನಂ ಬೆಸಸೆ (ಕಾದಂಫೂ- 8%೩)- [ಸಂ.3 
ಬಲಾಧಿಪ (ನಾ). - ಬಲಾಧಿಕೃತ : ಇವರಂ ಸ್ವದೇಶಕನಂತವೈಭವದಿಂದೆ 
ನೀಂ ತತಸುವಾಕ್ಕಮನಾಡಿ ಬೀಳ್ಕೊಡೆನಲ” ಬಲುಧಿಪನುಗಳೇ ನುತಬಲಂ 
ಗಳನೆಯ್ದಿ ಸಲ್‌ ಬಯಲಾದವದ್ಳುತವೆಂಬಿನಂ (ಹಾಲಾಸ್ಮ- ೨-೦೪-೩೨). 
[ಸಂ.] 
ಬಲಾಧ್ಯಕ್ಷ, ಬಳಾಧ್ಯಕ್ಷ (ನಾ). ಎ ಬಲುಧಿಕೃತ: ಪುಂಡರೀಕಿಣಿಗೆ ಪಯಣ 
ಬೋಗಲ್‌ ನಿಶ್ಚೈಸಿದಂ ಧರಣೀಶ್ವರಂ ಅಂತಶಿತ್ವರಿತಗಮನನಿಶ್ಚಿತಮನ 
ನಾಗಿ ಒಲಾಧ್ಯಕ್ಷನಂ ಬರಿಸಿ (ಆರಿಫು. ೪-೯೦ ವ). ಬಳಾಧ್ಯಕ್ಷ : ಭೂಪತಿ 


wu 


ಮೆಚ್ಚಿ .. . ಪಡೆಯಂ ಪಣ್ಣಿ ಒರಷೇಚಕಿಂದಂ ಬಳಾಧ್ಯಕ್ಷಂಗೆ ಬೆಸಸುವುದುಂ 
(ಪಂಛ್ಲಿಪು. ೮-೧೩೦) - (ಸಂ. 

ಬಲಾನ್ವಿತ (ಗು). ೧. ಶಕ್ತಿಶಾಲಿಯಾದ; ಬಲಿಷ್ಠವಾದ. (ನಾ). 
೨. ಶಕ್ತಿಶಾಲಿಯಾದವನು; ಬಲಾಢ,. [ಸಂ.1 

ಬಲಾರಾಕ್ಷಸಿ ` ಬಲರಾಕ್ಷಸಿ ' ನೋ. 

ಬಲಾರಾಕ್ಷಿ `: ಬಲರಾಕ್ಷಸಿ ' ನೋ. 

ಬಲಾರಾತಿ (ನಾ). = ಬಲರಿಪ್ಳು : ಇಂದ್ರಃ. ಮರುತ್ವಾನ್‌ 
ಸುರಪತಿಃ, ಬಲಾರಾತಿಃ, ಶಚೀಪತಿ। ಸಹಸ್ರಾಕ್ಷಃ. ಯಭುಕ್ತಂ- 
೩೫ ದೇವೇಂದ್ರನ ಹೆಸರುಗಳು" (ಸಿದ್ಮಾಂತಿ. ೨೦). [೫ಂ.) 

ಬಲಾರಿ,. `"ಭಟಾರಿ' ಮೋ. 

ಬಲಾರ್ಲಿ (ನಾ). ಎ ಬಲರಿಪು : ಮೊಆತಿಯಿಡೆ ಕೇಳ್ದು ಚಕ್ರಧರನುಂ 
ಜಳಜೋದ್ಭವನುಂ ಬಲಾರಿಯುಂ ಮಖಮುಗಿ . . . ಇದಾವನಿಂದಲರ್ದೂ 


ಬಲಾರಿಚಾಪ 


ದಾವನಿನೊತ್ತರಿಸಿತ್ತು ಕೌತುಕಂ ಎಂದೆಂದು ನುಡಿಯುಶಿರ್ಹಿನಂ (೧04. 
೬-೭); ಇತ್ತನೋಲಗವನು ಬಲಾರಿಗೆ ಹತ್ತುಮಡಿ ತೇಜದಲಿ ಖಳನೆಂಬತ್ತು 
ಕೋಟಿಕಿರೀಟವರ್ಧನರುಗಳ ಗಡಣದಲಿ (869 - ೩-6-0). 'ಬಲಾರಿಚಾಪ' 
ಪರಾ. [ಸಂ. 
ಬಲಾರಿಚಾಪ (ನಾ). ಕಾಮನ ಬಿಲ್ಲು; ಇಂದ್ರಚಾಪ : ಮೇರುವಿನ 
ತಪ್ಪಲಲಿ ಬೆಳೆದ ಬಲಾರಿಚಾಪವೊ ಜಂಭಾರಿಭವನವನಳ್ಳಿ ಯೆ 
ತ್ರಿ.ಪ್ರರಾರಿಯೊಡ್ಡಿನ ಹೊಳಹಿನಲಿ ಹೊಳೆಹೊಳೆದನಾ ಹನುಮ (ಕುರ್ಮಾ. 
60-4೭). [ಸಂ.] 
ಬಲಾವಲೇಪ (ನಾ). ಶಕ್ತಿಯಿಂದ ಉಂಟಾದ ದರ್ಪ, - ಅಹಂಕಾರ : 
ಸಹಜಾತ ಬಂದಿಮದ್ಬ ಲಾವಲೇಪಕ್ಕಂ ಸಮುಚಿತಶಾಸ್ತ್ರವೃತ್ತವರ್ತನಕ್ಕಂ 
. ತಾನೊರ್ವನೆ ನಿರುಪಮಜನ್ಮಭೂಮವಿಯಾಗಿ . . . ಒಡ್ಲೋೋಲಗಂ 
ಗೊಟ್ಟಿರ್ದ ದಮಿತಾರಿಯ ಮುಂದೆ ಕೃತಕೆಗಾಯಿಕೆಯರ* ನಿಲೆ 
(sg: ad); ಅದನಾಳ್ವಂ ನಿಜಭುಜಬಲಾವಲೇಪ 
ಪ್ರ ತಾಪೂಟೋಪನಿರ್ಜಿತಾನೇಕಶತ್ರೂ ವೆಂಬರಸ೦ (ಅತ್ರಿ. ೨೨೩೮). 
[ಸಂ.] 
ಬಲಾಸ (ನಾ). ವಾತ. ಶ್ಲೇಷ್ಮಗಳಿಂದ ಕೊರಳಲ್ಲಿ ಉಂಟಾಗುವ 
ಒಂದು ಬಗೆಯ ಗಡ್ಡೆ._-ಗಂಟು : ವಾತಶ್ಮೇಷ್ಮಗಳು ಕೊರಳಲ್ಲಿ 
ಗಾತ್ರವಾಗಿ ಉನ್ನತವಾಗಿ ಇದ್ದ ಗ್ರಂಥಿಯನು ಉಂಟುಮಾಡುವವು. 
ಆ ಗ್ರಂಥಿ ಬಲಾಸವೆನಿಸಿಕೊಂಬುದು (ಕೈದೃತಾ. 11, ೦೧೪). [ಸಂ.7 
ಬಲಾಹ (ನಾ). ಒಂದಂ ಬಗೆಯ ವಿಷ : ಪಂಚವಿಂಶಶಿಸ್ಥಾವರ ವಿಷ 
ನಾಮಂಗಳ್‌ ಸಲೆ ಮಂಸ್ತೆ ವತ್ಸನಾಭಂ ಬಲಾಹ[(ಾಕಾ. ಬಲುಹುಂ) 
- « - ಏಕವೀರಂ (ಕಾರ, ೨-೩) ; ಬಲುಹವೆಂದು, ವತ್ತನಾಭವೆಂದು, 
ಮುಸ್ತಕವೆಂದು... ರೊೋಹಿಣವೆಂದು, ಮುದ್ಧರವೆಂದು, ಹೀಗೆ 
ಸ್ಕಾ ವರವಿಷ ಇಪ್ಪತ್ತೆ ದುಭೇದಂಗಳಿಂದ ಭಿನ್ನವಾಗಿ ಇಹುದಂ (ವೈ ದೃಠಾ- 11. 
ott). [ಸಂ. 9] 
ಬಲಾಹಕ, ಬಳಾಹಕ (ನಾ). ೧. ಮೋಡ ; ಮಂಗಿಲು ; ಮೇಘ : 
“ಅಭ್ರಂ, ಅಬ್ಬಃ, ಘನಃ . . . ಜೀವಂೂತಃ, ಬಲು ಹಕಃ - ಈ ೧೦ 
ಮುಗಿಲ ಪೆಸರ್‌” (ಹಾಯು. ೦೦-೩6); ಬಲಾಹಕಪುಂಜಕಾಂತಿಯ ಪಿಂಗತರ 
ಮುಖ ಕೇಶದುನ್ನತಿಯ ಕಂಜನಾಭನ ಮೂರ್ತಿ ಶೋಭಾರಂಜಿತನು 
(ಕಾನ: ೩-೪). ೨. ಅತಿಶಯವಾಗಿ ಮಳೆ ಸಂರಿಸುವುದೆಂದು 
ಭಾವಿಸಲಾದ ಪ್ರಳಯಕಾಲದ ಏಳುಮೇಫಘಗಳಲ್ಲಿ ಒಂದಂ: 
ಅಮರಸಮಿತಿಯ ತಂದ ಪಾಲ್ಸಡಲ ಪಾಲಂ ಪುಷ್ಕಲಾವರ್ತ ಬಲಾಹ 
ಕಾಂಬುದಂಗಳ್‌  ಕನಕಾಚಳಚೂಳಿಕೆಯೊಳ್‌ ಸುರಿವುತಿರ್ಪಂತಿಂದ್ರರುಂ 
ಭಗವದುಹ್ಲೀಷದೊಳ್‌ ಸು[ರಿ]ಯೆ (ಉಾ0ಠಿಫು. ೦೦-೪೫ ವ); ಕರಿಯ ಬಲಾಹಕ 
ದೊಳು ಹರಿದಾಡುವ ಕರ ಸೊಗಯಿಪ ಮುಂಚಿನಂತೆ (ಶಾನಕ. ೦6-0೯). 
೩. ಒಂದು ಬಗೆಯ ಪಕ್ಷಿ; ಬೆಳ್ಳಕ್ಕಿ : ಶುಕಪಿಕಬಕಬಲಾಹಕಟಿಟ್ಟಿಭಕಾದಿ 
ಪಕ್ಷಿಗಳ ಕೋಲಾಹಲಕಲಕಲಧ್ವನಿಗಳಂದಲೂ . . . ಪ್ರಕಾಶಿಸುತ್ತಿದ್ದವು 
(6೫೨: ೯೬). ೪. ವಿಷ್ಣುವಿನ ನಾಲ್ಕು ಕುದುರೆಗಳಲ್ಲಿ ಒಂದು. 
೫. ಒಂದು ಬಗೆಯ ಹಾವು. ಬಳಾಹಕ : ೧. ವರೆಯುಂವತಿ 


ಬಂದಳು . . . ನೆವಬಳಾ (೫೩೫೨. ವಲಾ) ಹಕದೊಳಗೆ ಮಿಂಚಿನ ಗಎಸಹಿತ 
ಮಲಅಂಮೇಘವಾವಿರ್ಭವಿಸಿತೆನೆ ದಂಡಿಗೆಯನಿಳಿದಳು ಹೊಕ್ಕಳೋಲಗವ 
(ಕಾವ್ಮಾಉ.- ೬-೦೪). [ಸಂ.7 

ಬಲ್ಲಿ, 'ಬಲ್‌',. ನೋ. 

ಬಲ್ಲಿ (ಗಂ). ೧. ಶಕ್ತಿಶಾಲಿಯಾದ : ಬಲಿಸೌಮಿತ್ರಿಸಮೇತರಾಮನ 
ನಿಳಾಸಂಜಾತೆಯಂ ಮತ್ತೆ ದೋರ್ಬಲಶತ್ರುಘ್ನಪುರಸ್ಕನಾದ ಭರತ 


ಕ್ಷನ್ಮಾಪಾಲನಂ ಕಂಡು ನಮಸ್ಕಾರಂಗಳಂ ಮಾಡಿದಂ (ಹಾರತೂ- 


೬೨೭೫ 


ಬಲಿ 


90-4೬) - (ನಾ). ೨. ಗೆಟ್ಟಿ; ದೃಢ: “ಬಲಿಕೆಯ್‌', 'ಬಲಿವಿಡಿ' ಪರಾ. 
೩. ಬಲಿಷ್ಠನಾದವನಂ ; ಶಕ್ತಿಶಾಲಿ; ಶೀಯುವತೀಪ್ರಿಯಂ ಬಲ 
ಯುತಂ ಬಲಿದರ್ಪಹರಂ . . . ಆದಿಪುರುಷಂ  ಪುರುಷೋಶ್ಕಮನೀ 
ಚಳುಕ್ಕನಾರಾಯಣದೇವನೀಗೆಮಗೆ ಮಂಗಳಕಾರಣಮಂತ್ಸವಂಗಳೆಂ 
(ಗಣಪ ೦-೦) ; ಶ್ರೀಯ ಮನಃಪ್ರಿಯಂ . . . ಬಲಜ್ಮಾಯನಭೇದ್ಮ 
ಮನ್ವಕುಶಲಂ  ಬಲಿಬನ್ಮನನನೆ  ರಾಯನಾರಾಯಣನೆಮ್ಬುದುರ್ವಿ 
ನರಸಿಂಹನೆರೇನ್ಹ ೨ನ ಮನ್ವಿ ಬೂಚನ (ಎಳೆ: ೪, 96ಸೀ 6೬೨-೨೯; 1169); 
ಆ ಬಲಿಯಂ ದೈತ್ಯ ಕದಂಬಕ್ಳೆಕಬಲಿಯಂ ಯತ್ನೀಕೃತಶ್ಮಶ್ರುಭೃದ್ವಲಿಯಂ 
ಮೆಟ್ಟಿ ರಸಿಂತಳಕ್ಕಿಬಿಏದ್ದೈ ನೀಂ ವಾಮನಾಕಾರದಿಂ (9ಗ0. 0-೩). 
8 ಈ ಮೂರು ಪ್ರಯೋಗಗಳಲ್ಲಿ ಬಳಸಿರುವ 'ಬಲಿ' ಶಬ್ದಕ್ಕೆ 
“ಬಲಿಚಕ್ರವರ್ತಿ' ಎಂಬುದಾಗಿ ಶ್ರೇಷಾರ್ಥವನ್ನೂ ಕೊಡಬಹುದು. 
೪. ಯೋಧ ; ಸೈನಿಕ. ೫. ಬಲರಾಮ. ೬. ಒಂದಂ ಬಗೆಯ 
ಗಿಡ. ೭. ಹಂದಿ. ೮. ಎಮ್ಮೆ. ೯. ಒಂಟೆ. (ಸಂ. ಬಲಿನ್‌] 
ಬಲ್ಕಿ. ಬಳ್ಳಿ (ನಾ). ೧. (ಹಿಂದೆ ರಾಜರಿಗೆ ಸಲ್ಲಿಸಂತ್ರಿದ್ದ) ತೆರಿಗೆ : 
ಸುಂಕ ; ಕಂದಾಯ ; “ಬಲಿ ಕರಾಹ್ವಯಂ ಸಿದ್ಧಾಯಂ” (ರಸ್ತಾಕೋ. 
೬೨-೬೦; “ಭಾಗಧೇಯಃ, ಕರಃ, ಬಲಿಃ -೩ ಅರಸಿಗೆ ಕೊಡೆತಕ್ಕ 
ಕಾಣಿಕೆ, ಕಪ್ಪ, ಕಂದಾಯ, ಕವಳಿಗೆ, ತೆರಿಗೆ, ಮುಂತಾದುವುಗಳ ಪೆಸರು 
ಗಳು” (1ಕ್ಕಾಂಕಿ. ೨೪): ೨. ಕಾಣಿಕೆ ; ಕೊಡುಗೆ : "ಬಲಿಗೊಳ್‌' 
ಪರಾ. ೩. ಪೂಜೆ ; ಆರಾಧನೆ : “ಅರ್ಚಾ, ಪೂಜಾ, ಸಪರ್ಯಾ, 
ಉಪಹಾರ: , ಬಲಿಃ - ಈ ೫, ಪೂಜೆ” (ಕರಾಯ. ೨೦-೦೫6) ; ಉತ್ಸವ, 
ಸ್ನಾಪನ, ಬಲಿಗಾಗಿ ಬೇಕಾದ ಮೂರ್ತಿಗಳು ಮಾತ್ರ ಲೋಹದಿಂದ 
ನಿರ್ಮಿತವಾಗುವುವು (ಕಾಕರ. 806). ೪. ದೇವತೆಗಳ ಪ್ರೀತ್ಯರ್ಥವಾಗಿ 
ಗೃಹಸ್ಮನಂ ಪ್ರತಿದಿನವೂ ನಡೆಸಬೇಕಾದ ಪಂಚಯಜ್ಞ ಗಳಲ್ಲಿ 
ಒಂದಂ ; ತನ್ನ ದಿನದ ಆಹಾರದಲ್ಲಿ ಒಂದಂ ಭಾಗವನ್ನು 


ಪ್ರಾಣಿ, ಪಕ್ಷಿ ಮಂಂತಾದುವುಗಳಿಗೆ ಕೊಡುವ ಧಾರ್ಮಿಕ 
ಕ್ರಿಯೆ ; ಭೊತಯಜ್ಞ. ೫. ಆಹುತಿಯಾಗಿ ಅರ್ಪಿಸಂವ 
ಅನ್ನ, ದ್ರವ್ಯ; ಪ್ರಾಣಿ. ಮನುಷ್ಯ ಮಂಂತಾದುವು ಕಿ 


ಬಲಿಭುಗ್ವ ,ಜಕ್ಕೆ ಬಲಿಯಂ ತಾನಿಕ್ಕುವಳ್‌ (ಉರಂಪೂ- ೩೬೭); ಪಜ್‌ದ 
ಪೂಮಾಲೆಗಳ ಬಣ್ಣಗೂಳ್ಗಳ ಬಲಿಯ ಮೊಜದ ಪಳೆಗೊಳಿ ಗಳ... ಸುಡು 
ಗಾಡೊಳಾ ಮಂತ್ರಿ ಚಂಡಿಕಾಲಯದೆಡೆಗೆ ನಡೆತಂದನು (ಕೈ ನಿರಾ, ೩೦-೩೩); 
ದೇವತೆಯ ಬಲಿಪೀಠಗಳನ್ನು ಗುಡಿಸುವವರಿಲ್ಲದೆ ಒಪ್ಪಿಸಿದ ಹಿಂದಿನ ಬಲಿ 
ಗಳು ಕೊಳೆತು ನಾರುತ್ತಿದ್ದುವು (40. ೦೪). “ನರಬಲಿ”, «ಬಲಿಪಶು? 
ಪರಾ. ೬. ಆಹಾರವನ್ನು ಸೇವಿಸಿದ ಮೇಲೆ ಉಳಿಯುವ 
ಭಾಗ ; ಎಂಜಲು ; ಉಚ್ಛಿಷ್ಟ. ೭. ಆಹಾರ; ಅನ್ನ: “ ಕೂರ 
ಮನ್ನಂ ಭಕ್ತಮೋದನಂ ಭಿಸ್ಸಮಾಹಾರಮಶನಂ ಬಲಿಯೆನಲೈ ವೋಗರ 
ಮಕ್ಕು” (ತಗಣ: ೬೩೩-). ೮, ಹಬ್ಬ ; ಉತ್ಸವ: ಬಲಿ ಚಾಯನಂ 
ಗಳುಂ ಮಂಗಲತೂರ್ಯಮುಮೆಸೆಯೆ ಗೇಯರವಮುಂ ಪೊಂದೊಟ್ಟಿಲ 
ಪೊಳೆಪುಂ ರಂಜಿಸುತಿರೆ ಕಲನಾದದ  ಗೋಪಷಪಕಾಂತೆಯರ್‌ ನೆರೆದು 
(ಣಂ. ೩-೨೬೩). " ಬಲಿಮೂರ್ತಿ' ಪರಾ. ೯. ಒಬ್ಬ ಪುರಾಣ 
ಪ್ರಸಿದ್ಧನಾದ ದೈತ್ಮಚಿಕ್ರವರ್ತಿಯ ಹೆಸರು; ಪ್ರಹ್ಲಾದನ 
ಮಗನಾದ ವಿರೋಚನನ ಮಗ; ಬಾಣಾಸುರನ ತಂದೆ; 
p ಈತನನ್ನು ವಿಷ್ಣುವು ವಾಮನಾವತಾರದಲ್ಲಿ ಮೂರಡಿಯಷ್ಟು 
ಭೂಮಿಯನ್ನು ಬೇಡಿ ತ್ರಿವಿಕ್ರಮನಾಗಿ ಬೆಳೆದು ಪಾತಾಳಕ್ಕೆ 
ಮೆಟ್ಟಿ ದನೆಂಬ ನಂಬಿಕೆಯಿದೆ : ಬಲಿಯಂ ವಾಮನರೂಪದಿಂದಮೆ ವಲ್ಲ 
ಮುಂ ಬೇಡಿದೆಂ ಭೂರಿಭೂತಲಮಂ (ತಂಠಶಾ. ೪-೨೦); ಸಿರಿಯೊಳಾ ಬಲಿ 
ಭೊೋಗದೆಡೆಯಲಿ ಸುರಪ ರೂಪದಿ ಮದನ ಹಗೆಗಳ ಹರಣದಲಿ ಕಾಲುಗ್ನಿ 


ಬಲಿಂದಮ (ನಾ). ಬಲಿಯನ್ನು ದಮನಮಾಡಿದವನಂ ; 


ಬಲಿಂದಮ 


ರುದ್ರನು ಭೂಪ ದಶರಥನು (೪80. ೦-೨೪): ಬಲಿಯು ದಾನವ ಗೈದ 
ಚರಿತೆಯನು ಪಂತೆ 


ಕಲಿಯಲಿಲ್ಲವೆ ನೀವು? (ಕತಿ: ೧೬-೧). 
ಬಲಿಂದಮ ' ಪರಾ. ೧೦. ಚಾಮರದ ಹಿಡಿ, - ಹಿಡಿಕೆ: 
೧೧. ನೆರಿಗೆ; ವಃಡಿಕೆ: ಸಃಕ್ಕೂ: «ಬಲಿವುಖ' ಪರಾ. 
೧೨. [ಜೈನ] ಒಂಬತ್ತುವುಂದಿ ಪ್ರತಿನಾರಾಯಣರಲ್ಲಿ ಒಬ್ಬ :| 8 
* ಬಲಿಲ್ರವನ, " ಬಲಿಸ್ನಪನ' ಪರಾ. ೧೩. ಕಾಗೆ; ವಾಯಸ : 


“ ಕಾಗೆಯಲ್ಲಿ ಬಲಿಯೆಂಬುದಕ್ಕು ” (ಈುಂಗರಾ- 090-03). ೧೪. ಗಂಧಕ. 
೧೫. ಸ್ವಭಾವ ; ಪ್ರಕೃತಿ : “ ಸುಜನೋತ್ಸಹ ದೃಢದಳಪತಿ ರಜಕ 
ಬಲೀಂದ್ರಂ ಸುಕೀರ್ತಿಸಾಂದ್ರಂ ಕಾಕವ್ರಜ ಪ್ರಕೃತಿ ಬಲಿಕೊಡುವದು 
ನಿಜದಿಂ ಪನ್ನೊಂದುನಾಮ ಬಲಿಶಬ್ದಂಗಳ್‌ " (ಶಾನಾಳಂ. ೪೬); “ ಸುಜನ 
ಬಲೋತ್ಸವಂ ಪ್ರಕೃತಿ ಗಂಧಕ ಕೀರ್ತಿಚಮೂಪ ವಾಯಸಂ ರಜಕ 
ಬಲೀಂದ್ರಪರ್ವತಗಳುಂ ಬಲಿಯಕ್ಕು ” (ನಾನಾರ: ೦೭). ಬಳ್ಳಿ: ೧. 
ಬಳಿಯನೆಲ್ಲವ ತೆತ್ತು ಹೇಟನೆತ್ತಿ ಹೊಳೆಯ ಹೊನ್ನೂರು ತಾವರೆಗೆಅ3ಯ 
ಲಿಂಗದಲಿ ತಿಳಿಯೆ ಕ್ರೀ ಭಾಂಡ ವಿಕ್ರಯ ಸುಜ್ಞಾನ (ಶಿನಗೀ. ೧೪೦-೯೪೪) ; 
ಅಳಿವ ಅನ್ಯಾಯ ಕಿಜುಕುಳ ತಪ್ಪು ತೌಡಿವೊಳಗಾದ ಸಮಸ್ತ ಬಳಿಸಹಿತ 
ಆಗಿ... ಪುತ್ರಪೌತ್ರಾದಿಗಳ್ಗೆ ಸಲ್ವುದು (ಎಳ. ೩೪1, ೫ಕ್ಕತಾ, ೬6೨೪; 
3838) ; ಆ ಗ್ರಾಮದ ಚತಂಸಿ.ಮೆಯ ಒಳಗುಳ ನಿಧಿ ನಿಕ್ಷೇಪ... 
ಸರ್ವ್ವಪ್ರಾದ್ತಿ ಸರ್ವಸ್ವ ಬಳಿಸಹಿತವಾಗಿ ಆಚಂದು))ರ್ಕ್ಯಸ್ತಾಯಿ 
ಸುಖದಿಂ ಭೋಗಿಸೂದ ಎಂದು. . . 


10 


೩6 


ಆಗಿ 
- ಕೊಟ ಗ್ರಾಮ (ತ್ಮಆರಿ- ೦೯೪೩. 
೦6-೨೩; 3488). ೯. ಶ್ರೀಕಾನ್ತಾಪತಿ ವಿಕ್ರಮೋರ್ಜ್ಜತ ಬಳಿಕ್ಷೋಣೀ | ೩೦ 
ತಳಂ ವಿಶ್ವಲೋಕೈಕಸ್ತುತ್ಕದಶಾವತಾರಯುತನುದೃಚ್ಛಂಖಚಕ್ರಾಬ್ಲಲಕ್ಷ್ಮಾ 
ಕೀರ್ಣ್ಣ್ಣತ್ಮಕರಾಗ್ರನೆನ್ನವೊಲಿವಂ ತಾನೆನ್ಹು ಸಾನನ್ಹದಿಂದಾ ಕಲ್ಪಾಯು 
ವನೀಗೆ ಕೇಶವಚವಮೂೂಪೆಂಗಾಗಳುಂ ಕೇಶವಂ (ಎಳ. ೪1. ಶಿಕಾಂ. 
೬-೨ 3169). p ಇಲ್ಲಿರುವ "ಬಳಿ' ಶಬ್ದಕ್ಕೆ (ಶಕ್ತಿಶಾಲಿ. | 
ಚಕ್ರವರ್ತಿ ಎಂಬ) ಶ್ಲೇಷಾರ್ಥಯುತವಾದ ಚವಃತ್ಕಾರವಿದೆ. 
ಬಲಿ ಬೀಳು ಇ ತುತ್ತಾಗು : ಈಡಾಗು ; ರಾಯರು ದುರಾಶೆಗೆ ಬಲಿ 
ಬಿದ್ದು ಸೊಸೈಟಿಯ ಹಣದ ಯಣ ಬೆಳೆಸುತ್ತ೨. ಬರುತ್ತಿದ್ದು ದರಿಂದ 
ಎಂದೆ ಏನಾಗಬಹುದೆಂದು ಊಹಿಸುವುದು ಕಷ್ಟವಾಗಿತ್ತು (ರರ. ೦೬೩) - 
ಬಲಿಯಾಗು ಎ ೧. ಆಹಂತಿಯಾಗು ; ಮರಣವನ್ನು ಹೊಂದು: 


26 


ಮೂವರು ಬಾಲಕರು ಬಂದು, ಕಟುಕರಿಗೆ ಹಣವಿತ್ತು. ಕುಮಾರರಾಮನನ್ನು, 8, ಬಲಿಗಲ್ಲು, 


ಬಿಡಿಸಿಕೊಳ್ಳುತ್ತಾರೆ. ಚೆನ್ನಿಗರಾಮ ಬಲಿಯಾಗುತ್ತಾನೆ (ಕುತತಿಸಾಂ- ೨೨೪) ; 
ಖಾಸಗಿ ಸಾಹುಕಾರರ ಲಾಭಕ್ಕಾಗಿ ಸರ್ವಸಾಧಾರಣರ ಬದುಕು ಬಲಿಯಾಗ 
ದಂತೆ ಏರ್ಪಡಿಸಬೇಕು (ಜಣಕ್ರ: ೦೯). ವ. ಈಡಾಗು, ಗರಿ 
ಯಾಗು : ಕಾಲಚಕ್ರದ ಸುಖದುಃಖಗಳಿಗೆ ಸಾಮಾನ್ಯಜೀವಿ ಬಲಿ 
ಯಾದಷ್ಟು ಈತ ಬಲಿಯಾಗುವುದಿಲ್ಲ (ಧರಸ. ೯೪೪). ಬಲಿಹಾಕು ಎ 
೧. ದುಷ್ಟಶಕ್ತಿಗೆ ಪ್ರಾಣಿ ಅಥವಾ ಆಹಾರವನ್ನು ಬಲಿಯಾಗಿ 
ಅರ್ಪಿಸಂ ; ಆಹುತಿಕೊಡು : (೪). ೨. ಬಲಿಯನ್ನು ಅರ್ಪಿಸಿ 
ಮಂತ್ರ ಹಾಕುವುದರ ಮೂಲಕ ದುಷ್ಟಶಕ್ತಿಯನ್ನು ಓಡಿಸಂ : 
()- ೩- ಆಹುತಿಯಾಗಿ ತೆಗೆದುಕೊಳ್ಳ) : ರಾಜಸೂಯ ಯಾಗಕ್ಕೆ 
ಮುಂಚೆ ಭೀಮನು ಜರಾಸಂಧನನ್ನು ಹೇಗೆ ಬಲಿ ಹಾಕಿಬಿಟ್ಟ ನೋಡು! 
(ನಕಳಾ- ೧೦೩). ೪. (ಆಲಂ) ಶಾಸ್ತಿಮಾಡು :; ಶಿಕ್ಷಿಸಂ : ಡಾಕ್ಟರರನ್ನು 
ಕರೆಯಲು ಹೋದರೆ ನಿನ್ನನ್ನೇ ಬಲಿಹಾಕಿಯೇನು (ವಾತ್ಮಲ್ಮ- ೨೪೩). [ಸಂ.] 
ವಾಮನ ; 
ಎಷ್ಟು : ಮುಂದಣ ಮಿಗಮಂ ಕಟೀವದೆ ಸಂದಿಸಿ ಬಬಗೊಳ್ಳ 
ಮಿಗಮುಮಂ ಕಟಂಪದೆ ತಾನೊಂದಳವಿದಪ್ಪದೆಚ್ಚು ಬಲಿಂದಮನಿಂ ಬಲ್ಲ| 4 
ಬಲ್ಮೆಯಂ ಪೊಗಬಸಿದ೦ (ಶಂಶಕಾ. 8-96). ([ಸಂ.) 


40 


೬೨೭೬ 


ಬಲಿಗೆ 


“ ಉಪೆ 
ಪೂಜಾಭಿಧಾನಮರ್ಚನೆಯಕ್ಕುಂ “ 


ಬಲಿಕರ್ಮ (ನಾ). ಪೂಜಾಕಾರ್ಯೆ ; ಅರ್ಚನೆ; ಆರಾಧನೆ : 
ಹಾರಂ ಬಲಿಕರ್ಮಂ ಸಪರ್ಯೆ 
(ನಸ್ತುಳೋ. ೨೦-೧೪); ಸೌಮಿತ್ರಿ. . . ನದಿಗೆ ನಡೆದೊಡನೆ ಮಜ್ಜನಗೈದು 
ಕಮಲಕುಮುದಂಗಳಂ ಪಿಡಿದು ಬಂದೆಲಿವನೆಗೆ ಬಲಿಕರ್ಮಗಳ ರಚಿಸಿ 
ಬಿನ್ನಪಂಗೈದನೊಲಿದು (ಕಂ: ೩-೬-೧೪). [ಸಂ. ಬಲಿಕರ್ಮನ್‌] 

ಬಲಿಕಲ್ಲು ' ಬಲಿಗಲ್ಲು' ನೋ. 

ಬಲಿಕಾರ್ಯ (ನಾ). (ಪಿತೃಗಳಿಗೆ) ಬಲಿಯನ್ನು ಅರ್ಪಿಸಿಂವ ಕ್ರಿಯೆ; 
ಹಿಂಡಪ್ರದಾನ : ಅಂದು ಕೊಲೆಯಿಂ ಸತ್ತ ಹರಿಗೆ ಬಲಿಕಾರ್ಯುಕೆ ಧನಂ 
ದೊರಕದಿರೆ ಫಲ್ಗುನಂ ಕಂದಮೂಲಫಲವೃಂದದಿಂದ ಬಲಿಗೊಟ್ಟು 
ಸಗ್ಗಕೆಮ್ನಿದಂ (ಶರ್ಮಾ. ೦೦-೦೩೪). [ಸಂ.] 

ಬಲಿಕೆ "ಬಲ್ಲೆ" ನೋ. 

ಬಲಿಕೆಅನ್ನ (ನಾ). (ಕರಾ) ಸರಿಯಾಗಿ ಬೇಯದೆ ಇರುವ 
ಬಿರುಸಾದ ಅನ್ನ. [ಬಲಿಕೆ (£ಬಲೈ) 4 ಅನ್ನ) 

ಬಲಿಕೆಯ್‌ (ಕ). ದೃಢಗೊಳಸಂ; ಗಟ್ಟಿಗೊಳಿಸು: ಮನಮಂ 
ಬಲಿಕೆಯ್ದು ಶುಕನಾಸನನಿಂತೆಂದಂ (ಕಾದೂಉ- ೪೯). [ಬಲ್ಮಿ4ಕೆಯ್‌] 

ಬಲಿಕೆವಂತ (ನಾ). ತಿಳಿದವನಂ; ವಿಚಾರಜ್ಞ: ಲಂಗಕ್ಕೊಂದು ತನ 
ಗೊಂದೆಂಬಾಗ ಆ ಅಂಗ ಲಿಂಗವಿರೋಧಿಯೇ ಆ ಇಷ್ಟಲಿಂಗವ ಆತ್ಮನ 
ನೆಲೆಯಲ್ಲಿ ಅಜದಿಹೆನೆಂಬುದು ಇಂಬಲ್ಲವೆ ಕುಲ ಛಲ ವಾಗ್ವಾದದ 
ಮಾತಲ್ಲದೆ ಬಲಿಕೆವಂತರ ನೀತಿಯಲ್ಲ (ಮೋಳಿನೂ. ೦೨೬-೪೬೨). 

[ ಬಲಿಕೆ (ಆಬಲೈ) 4 - ವಂತ ] 

ಬಲಿಕೊಡು 'ಬಲಿಗೊಡು' ನೋ. 

ಬಲಿಗಂಬ' (ನಾ). ಆಹುತಿಯಾಗಿ ಕೊಡುವ ಪ್ರಾಣಿಗಳನ್ನು ಕಟ್ಟುವ 
ಕಂಬ : ಬಲಿಗಂಬಕ್ಕೆ ಬಚ್ಚಪ್ಪನ ಮಗ ದೇವಿಗೆ ಬಲಿಯಾಗಲು ಕೊಡ 
ಲ್ಹಟ್ಟಿದ್ದ ಕೋಣವನ್ನು ಕಟ್ಟಿದ್ದ (ಊರುಳ. ೬). 

[ಬಲ್ಕಿ * ಕಂಬ (ಕಂಭ) 

ಬಲಿಗಟ್ಟು (ಕ್ರಿ). ಬಲಿಯಾಗಿ ಕೊಡು ; ಆಹುತಿಯಾಗಿ ಅರ್ಪಿಸಂ: 
ಎಲೆ ಸುಕುಮಾರ ನಿನ್ನ ಸುಕುವತಾರಶರೀರಮನಯ್ಕೊ ಪೆತ್ತರಿಂದಲಸದೆ 
ಬಂದ ರಾಕ್ಷಸತಪಸ್ಥಿಗೆ ಕೇಳ್ಬಲಿಗಟ್ಟಿ ಮಾಂಸಮಂ ಸುಲಿದುಣಲಿಕ್ಕಲಿರ್ದಪರ* 
(ನೃಷವಿ, ೦೪-೬೪). [ಬಲ್ಮಿ- ಕಟ್ಟು] 

ಬಲಿಕಲ್ಲು (ನಾ). ಬಲಿಯನ್ನು ಇಡಂವ ಕಲ್ಲು: ಎಷ್ಟೋ 

ಸಲ ಹಸಿವೆ ತಡೆಯಲಾಗದೆ ಬಲಿಗಲ್ಲಿನ ಮೇಲೆ ಸುರಿದಿದ್ದ ಅಗಳು 
ಗಳನ್ನು ಹೆಕ್ಕಿ ಶಿಂದಿದ್ದೇನೆ (ಕೂಕುತು. ೩3). ಬಲಿಕಲ್ಲು: ಗುಡಿಯ ಸುತ್ತಲೂ 
ಪೌಳಿ-ಸಂತ್ತಿನ ನಡುವಿನಲ್ಲಿ ಅಲ್ಲಲ್ಲಿ ಬಲಿಕಲ್ಲುಗಳು_ನಾಲ್ಕು ದಿಕ್ಕಿನ್ಹೂ 
ಭಕ್ತರು ಕುಳಿತುಕೊಳ್ಳಲು 
(ದೇನಣೆಂ. ೩೦). 

ಬಲಿಗಿ 'ಬಲಿಗೆ` ನೋ. 

ಬಲಿಗುಡು «ಬಲಿಗೊಡು' ನೋ. 

ಬಲಿಗೂಟ್‌ (ನಾ). ಬಲಿಯಾಗಿ ಅರ್ಪಿಸುವ ಆಹಾರ; ಆಹುತಿ 
ಯಾಗಿ ಕೊಡುವ ಅನ್ನ: ಅಗ್ಗಿಗೊಂಡದೊಳ್‌ ಪೊತ್ತುವ ನಜಂನೆಯ್ಯ 
ನೆಲ್ಲರಳ ಬಲಿಗೂಟಿ, ಸಿರಿಕಂಡಸೆಕ್ಕೆಯ ಸವುದೆಯ ಕಮ್‌ ಪೊರೆದೆಲ್ಲೆಡೆ 
ಯೊಳೆತ್ತಂ ಪಳಂಚಲೆವೆಲರಿಂ . .. ತಪೋವನಮೊಂದು ಕಣ್ಣೊಳಿಸಲೊಡಂ 
(ರಾವತಿಕ್ಕ. ೬೪-೪). [ ಬಲ್ಕಿ--ಕೂರ್ಟ ] 

ಬಲಿಗೆ, ಬಲಗಿ, ಬಲಿಗ್ಗಿ ಬಲ್ಲಗ, ಬಲ್ಲಗಿ. ಬಿಲಿಗಿ (ನಾ). ಒಂದಂ 
ಬಗೆಯ ಮರ: ಕೆಲವು ಕಡೆಗಳಲ್ಲಿ ತೇಗ, ನಂದಿ, ಹೆಬ್ಬಲಸು, ಬಲಿಗೆ 
. -. ಮುಂತಾದ ಗಗನಚುಂಬಿತವೃಕ್ಷಗಳಿದ್ದರೆ ಕೆಲವು ಕಡೆಗಳಲ್ಲಿ . . 
ಗಿಡಬಳ್ಳಿ ಪೊದೆಗಳಿದ್ದವು (ಶಂಜಶಂ- ೨). 


ಅನ್ನ ಕ 


ಅನುಕೂಲವಾಗುವಂತೆ _ ಚಾವಡಿಗಳು 


[ ಬಲ್ಯಿ-ಗಕಲ್ಲು (-ಆಕಲ್ಮ್‌)] 


ಬಲಗಿ : ಸಹ್ಮದಾ ಗುಂಬೆಯಂಟ 


ಬಲಗೆದಣಿ*್‌ 


ಯೊಳ್‌ ಬಲಗಿಯ ಬೃಹ ತ್ತರುಶ್ರೇಣಿ ಕಿಕ್ಕಿರಿನವೊಃಲ್‌ ಪಂಕ್ತಿಪಂಕ್ತಿ ಸ್ತಂಭಗಳ* 
ಎಎ. ಇರ್ದುವಗಣಿತಂ (ಶ್ರೀರಾಮಾ, ೪89-೨83); ಬಲಗಿಯ ಮರದಂತೆ ತಲೆ 
ಯೆತ್ತಿ ನೇರಾಗಿ ನೋಡು ನೀಲಾಕಾಶದತ್ತೆ (ಇಂತಾಶ. ೦೩೬-೬೯). ಬಲಿಗಿ: 
ಬಲ್ಲಗಿ. ಬಲಿಗಿ, ಕಿರ್ಬ್ರಲ್ಲಿ (ಮೃ8೧- ೬೩೩-೦೨೭೯). ಬಲ್ಲಗ : “ಬಲಿಗೆ, ಬಿಲಿಗಿ, 
ಕಿಬ್ಬಲ್ಲಿ, ಬಲ್ಲಗಿ, ಬಲ್ಲಗ ” (ಸಸ್ಮತಿ. 006)- ಬಲ್ಲಗಿ : ನಾಗಸಂಪಿಗೆ, ಬಲ್ಲಗಿ, 


ಬಿಂದಿಗೆ .. , ಜಂಡು, ಬಿದಿರು (ಕನ್ಮುನು. 346). ಬಿಲಿಗಿ : “ಬಲಿಗೆ, ಬಲಿಗಿ 
ಎ ಎ ೬ ಬಲ್ಲಗಳ (ಸಸ್ಮವ. ೦೦6)- [ದೇ. ॥ ತುಳು. ಬಲಿಗೆ] 
ಬಲಿಗೆದಆ*, ಬಲಿಗೆದಜು (ಕ್ರಿ). ಆಹುತಿಗಾಗಿ ಬಣ್ಣದ ಅನ್ನ 


ಮ:ಂತಾದುವನ್ನು ಎರಚು: ನಿನ್ನನೈನೂರ್ತುಂಡುಗೆಯ್ದೂ ಬಲಿಗೆದರ್ಪೆಂ 
(ಕೆಂತ್ರ. ೪೯-೪೧); ಅಂತೈತಂದು ಮಣಿಮಕುಟಕಿರಣಮರುಣಕುಸುಮವಂಂ 
ಪದಪೀಠದೊ೪ಳ* ಬಲಿಗೆದರ್ದಂತಾಗೆ ಬಾಗಿ ಪೊಡಮೊಟ್ಟು (ರಾಶಿಶೇ- ೦೪- 
ಇನ). ಬಲಿಗೆದಜಿು: ಪಸಿಯ ನೇತ್ರಮಂ ಪಚ್ಚ ವಡಿಸಿದಂತೆ ಪಸುರ್ಪುವಡೆದ 
ನೆಲದೊಳ್‌ ಪಚ್ಚೆಯ ಪದ್ಮರಾಗದ ಪರಲ್ಲಳಂ ಬಲಿಗೆದಜ೨ದಂತೆ ಪಸುರ್ಪೆ 
ಸೆವ ನೆಲದೊಳು ಉಪುಶ್ರಯಂಬಡೆದಳಂಕರಿಸುವಿಂದ್ರಗೋಪೆಂಗಳುವುಂ 
ಕಿಸುಗಾಡ ನೆಲಂಗಳೆಳೆದಳಿರ ಬಣ್ಣಮಂ ಕೆಯ್ಕೊಂಡು (ಪಂಪಾ. ೭-೨೩ ನ); 
ಒಡನೆ ಗಜುಟುವ ವಾದ್ಮದಲಿ ಕೆಂಪಡರಿದೋಗರಸಹಿತ ಭೂತಕೆ ಬಡಿ 
ಸಿದರು ಮಾಂತ್ರಿಕರು ಬಲಿಗೆದಅೌದರು ಬಿಸೆದೆಸೆಗೆ (ಕುವ್ಮಾರ್ರೋ- ೪-೩). 
[ಬಲ್ಮಿ*ಕೆದಲ, ] 

ಬಲಿಗೆದಜು “ಬಲಿಗೆದಜಿ್‌' ನೋ. 

ಬಲಿಗೆಯ್‌ (ಕ್ರಿ). ಆಹುತಿಯಾಗಿ ಅರ್ಪಿಸು; ಬಲಿಕೊಡು: ದುಶ್ಶಾಸನ 
ರಕ್ತಪಾನದೊಳೆ ಸೊರ್ಕಿದ ಪಾತಕನಂ ಸೊರಳ್ವಿ ಕೊಂದೀ ಸಮರಾವನೀತಳ 
ದೊಳಿಂ ಬಲಿಗೆಯ್ವಿ ನಮೊಲ್ಲೆನಲ್ತೆ (ಶಂಗಢಾ” ೦೩-೦೪) ; ಕುತ್ತು ಕುತ್ತು 


ಬಲಿಗೆಯ್‌ ಬಲಿಗೆಯ$ ಪೆಣವೆಣ್ಣೆ ಸೋಲ್ವ . . . ಕಳ್ಳ ಕಳ್ಳರೊಳ್‌ 
ನುಡಿವಟಯಾದನೆಂದು ನವನಾರಕಗಣಂ ಪಜ್‌ದೆಯ್ದೆ ನಾರಕರ್‌ 


(ಅಶಪು. ೧೦-೧೦). | ಬಲಿ * ಕೆಯ್ಮ್‌] 
ಬಲಿಗೊಡು, ಬಲಿಕೊಡು, ಬಲಿಗುಡು (ಕ್ರಿ). ೧. -ಬಲಿಗೆಯ್‌; 
ಅಂದು ಕೊಲೆಯಿಂ ಸತ್ತಿ ಹರಿಗೆ ಬಲಿಕಾರ್ಯಕೆ ಧನಂ ದೊರಕದಿರೆ 
ಫಲ್ಲುನಂ  ಕಂದಮೂಲಫಲವೃಂದದಿಂ ಬಲಿಗೊಟ್ಟು ಸಗ್ಗಕೆಯ್ದಿದಂ 
`(ಶದ್ಮಕಾ- ೦೦.೦೫೪ ; ಆ ದೈತ್ಮನನು ತನ್ನಾಯುಧಕೆ ಬಲಿಗೊಟ್ಟು 
ಬಳಿಕ ಸ್ಮಾಯಿಧರ್ಮವ ಬಲಿದು ಕೊಟ್ಟ ನು ದುಂದುಮಾರನೃಪ 
(ಕುವ್ಮಾಳ- 8-8೯); ಅಷ್ಟದಿಕ್ಪಾಲರ್ಗೆ ಪೂಜೆಯಂ ಮಾಡಿ ಬೌಷಪ್ಟಿ ಯೋಗಿನಿ 
ಯರ್ಗೆ ಬಲಿಗೊಟ್ಟು (ಕೈಬುಳಾ. 8-೬೨). ಬಲಿಕೊಡು : ೧. ಒಂದು 
ದ್ವೀಪದಲ್ಲಿ ಹಿಂದೂಸ್ತ್ರೀಯರು ಗಂಗಾನದಿಗೆ ಪ್ರೀತಿಯಾಗಿ ತಮ್ಮ ಚಿಕ್ಕ 
ಮಕ್ಕಳನ್ನು ಬಲಿಕೊಡುತ್ತಿದ್ದರು (ಕೂಗೋಳ- 4೩). ೨. (ಆಲಂ) 
ಕಪ್ಪಕ್ಕೆ ಸಿಕ್ಕಿಸಂ; ತೊಂದರೆಗೊಳಗುಮಾಡು : ಸಾಲ ಏರಿದ 
ಹೊಶ್ತಿನಲ್ಲಿ ಆಶ್ರಯವಿತ್ತು ಸಾಕಿದ ಆನಂದನನ್ನೇ ಬಲಿಕೊಡಲೂ ಅವರು 


ಹೇನಲಿಲ್ಲ (ಕ69. ೦೬) ; ಇದಕ್ಕಾಗಿ ಪ್ರಸಂಗ ಬಂದರೆ ಕರ್ತವ್ಯ 
ದಕ್ಷರಾದ ನಿಮ್ಮನ್ನು ಬಲಿಕೊಡಬೇಕಾಗುವದು (ಕೂಳುರು. ೪೪). 
ಬಲಿಗುಡು : ೧. ಇಅಂವ ಬಲಿಗುಡುವ ಖೈರಂದಅ*ವುದಂ ಸೀಳ್ವ 


ಪೋಲಟ್ವ ಪರಪುವ ಗೊಟ್ಟಿಂಗೊಟಿಕಿವಗುಲ್ಲು ನಟ್ಟು ಪರೆಪುವ ಪೆಅವುವು 
ಗುರ್ವಪ್ಪ ಚಿತ್ರವಿಧವಧೆಯಿಂದಂ ಪುಟ್ಟುಗುಂ ವಿಭಂಗಜ್ಞಾನಂ 
(ಶಾಂತಿಪ್ರಿ. ೭-೪೦)- [ಬಲ್ಮಿ 4 ಕೊಡು] 

ಬಲಿಗೊರಡು (ನಾ). ಬಲಿಯನ್ನು ಕೊಡಲು ಉಪಯೋಗಿಸವ 
ಕೊರಡು,--ಮರದ ದಿವ್ಮಿ : ತೋಂಡಾಂಗುಟ್ಟಿ . . - ಕೆಂಗಲ್ವಣ್ಣದ 
ಬಲಿಗೊರಡನ್ನೆಳಿದುಯ್ದೂ ನರಶರಭನ ದೃಷ್ಟಿಗಚ್ಟಯಿಸಿ ಎತ್ತಿ ನಿಲ್ಲಿಸಿ 
(ಮಂತ್ರತ. ೦೦೯-೦೫). [ಬಲ್ಲಿ 4 ಕೊರಡ್ಮು (ಎಕೊಟಂಡು)] 


೬೨೭೭ ಬಲಿಪೀಠ 
ಬಲಿಗೊಲಿಸು (ಕ್ರಿ). ಬಲಿಯಾಗಿ ಕೊಲ್ಲಿಸು ; ಆಹುತಿ ಕೊಡು: 
ಸಾಯಿಸು : ಈ ತನ್ನಯೆ ಮೂರೃತೆಯ ದುರ್ಡಯದಿಂದ ಆವಿರೃವಿಸಿ 
ವಿಜೃಂಭಿಸುತ್ತಿರುವ ವಿಷಮಸೃಪ್ಟಿಯ ಕಣ್ವಕರನ್ನಳ್ಳಾಡಿಸುವುದಕ್ಕೆಂದು 
ಲೆಕ್ಕಎಲ್ಲದ ಮಹಾಸೈನ್ಮಗಳನ್ನೆತ್ತಿಯೆತ್ತಿ ಬಲಿಗೊಲಿಸುತ್ತ. . . 


ಕೋಳ್ಲಿರುತ್ತಿರುವನು (ಕಂತ್ರಕ. ೬೯-೩): [ಬಲ್ಕಿ 4 ಕೊಲಿಸು] 
ಬಲಿಗೊಳ್‌, ಬಲಿಗೊಳ್ಳು (ಕ್ರಿ). ೧. ಆಹುತಿಯಾಗಿ ತೆಗೆದಂ 
ಕೊಳು ಕ ನಾಶಮಾಡು : ಎಲೆ ಎಲೆ ಪಂದಿಪಂದಿ ಮಿಗೆ 
ಬಂದುದು ಬಂದುದು ಭಿಲ್ಲರೆಲ್ಲರಂ ಬಲಿಗೊಳಲೆಂದು ಮೃತ್ಯು ಕಿಟಿ 
ರೂಪಮನಾಳ್ಡವೊಲ್‌ (ಕಂಕಂ. 9-೬). ೨. ಕಾಣಿಕೆಯಾಗಿ ತೆಗೆದು 
ಕೊಳ್ಳು ; ದಾನವಾಗಿ ಪಡೆ: . ಆಆಡಿಗೊಂಡು ಮೂಲಡಿಯನಾ 
ಬಲಿಯಿ೨ ಬಲಿಗೊಂಡು ಭೂಮಿಯಂ ಮೂಜಿಡಿಯಾಂತು ವಟಿ ಬಳೆದಿತ್ತ 
ನನಿಕ್ಕಿ ರಸಾತಳಕ್ಕೆ ನಿಂದಾಜಡಿವಣ್ಣದಾಗಸಕೆ ಕಾಲಿಡೆ (0೩ಕೇ, ೩-೦೦೦): 
ಬಲಿಗೊಳ್ಳು : ೧. ಅರಸನೆಲ್ಲಿ ತನ್ನ ಹೆಂಡತಿಯನ್ನು ಬಲಿಗೊಳ್ಳುವನೋ 
ಎಂದು ಅವನು ಹೆದರಿ ಹಿಪ್ಲೆಕಾಯಿ ಆಗಿಹೋಗಿದ್ದನು (ಶಂತಾರ್ಮ- 69)- 
[ಬಲ್ಕಿ + ಕೊಳ್‌) 
ಬಲಿಗೊಳ್ಳು * ಬಲಿಗೊಳ್‌' ನೋ. 
ಬಲಿದಾನ (ನಾ). ೧. ಬಲಿಯಾಗಿ ಅರ್ಪಿಸುವಿಕೆ; ಆಹುಶಿ : ತ್ಯಾಗ, 
ಬಲಿದಾನಗಳಿಂದ ಕೂಡಿದ ಧರ್ಮಮೇ ನಿಜವಾದ ಧರ್ಮ (ರರ್ಮಸಾ. ೭); 
ಮೇ ತಿಂಗಳಲ್ಲಿ ಮತ್ತೊಂದು ತಿಕ್ಕಾಟ ನಡೆದು ನಾಲ್ಕು ಮಂದಿಯ ಬಲಿ 


೫) ದಾನವಾಯಿತು (ಆತ್ಮಾರ್ಶ- ೦೪೩). [ಸಂ.] 
ಬಲಿಧ್ವಂಸಿ (ನಾ). ಬಲಿಚಕ್ರವರ್ತಿಯನ್ನು ನಾಶಮಾಡಿದವನು ; 
ತ್ರಿವಿಕ್ರಮ ; ವಿಷ್ಣು : “ಎಷ್ಟು. ನಾರಾಯಣಃ, ಕೃಷ್ಣಃ . . . 
ವನಮಾಲೀ, ಬಲಿಧ್ವಂಸೀ ಶ್ರೀವತ್ಸಲಾಂಛನಃ ೩೯ 


ಎಷ್ಟುದೇವರೆ ಹೆಸರುಗಳು” (ಸಿರ್ಕಾಂಶಿ- ೦೬). [ಸೆಂ. ಬಲಿಧ್ವಂಸಿನ್‌] 


25| ಬಲಿನಿಕೇತನ (ನಾ). ಬಲಿಚಕ್ರವರ್ತಿಯ ವಾಸಸ್ಥಾನ ; ಪಾತಾಳ: 
“ಐ೨ತಾಳಮೆನಲು ವಡಬಾಮುಖಮೆನಲು ಬಲಿನಿಕೇತನಮೆನಲು 
ಅಧೋಭುವನಮೆಂದೆನಲು ಪಾತಾಳಲೋಕಕ್ಕೆ ನಾಮಂ”" 

(ನುಂಗಂ: ೦೦೬-೦). [Xo] 

ಬಲಿಪ 'ಬಲಿಪ್ಪ' ನೋ. 

86| ಬಲಿಪಶು (ನಾ). ಆಹುತಿಯಾಗಿ ಅರ್ಪಿಸಂವ ಪ್ರಾಣಿ: 
ಹೆಸಾಯ್ಡನ ನಿರೂಪಣೆಯಲ್ಲಿ ಬರುವ ಯಜ್ಞದಲ್ಲಿ ಬಲಿಪಶುವಿನ ಪಾಲು 
ಹಂಚಿಕೆಯ ಕ್ಷುದ್ರವಿರಸಸಂದರ್ಭವನ್ನು ಈಸ್ಕಿಲಸ್‌ ಕೈಬಿಟ್ಟ 

ದ್ದಾನೆ (ಇದೃಶ್ರ. ೫3 ೫೪). [ಸಂ.] 
ಬಲಿಪಾಡ್ಕ (ನಾ). ಕಾರ್ತಿಕಮಾಸದ ಮೊದಲನೆಯ ದಿನ ; 


ಕಾರ್ತಿಕ ಶುದ್ಧ ಪ್ರತಿಪದೆ ಮತ್ತು ಅಂದು ಆಚರಿಸಂವ ಹಬ್ಬ; 
p ಈ ದಿವಸ ವಿಷ್ಣುವು ವಾಮನಾವತಾರದಿಂದ ಬಲಿಚಕ್ರವರ್ತಿ 
ಯನ್ನು ಪಾತಾಳಕ್ಕೆ ಮೆಟ್ಟಿದನೆಂಬ ಪೌರಾಣಿಕಕಥೆ ಸುಪ್ರಸಿದ್ಧ 
ವಾಗಿದೆ : ಬಲಿಪಾಡ್ಮದಾ ದಿನವು ಬಂದಿಹುದು ನೋಡಿ. ಒಲಿದಿತ್ತು 
ನಿಮ್ಮ -- ಬಾಲಕರ ಕಾಪಾಡಿ. (ಕಪು, ೦೬-೩); ದಕ್ಷಿಣಭಾರತ 
ದವರು , . . ಅಮಾವಾಸ್ಯೆ, ಬಲಿಪಾಡ್ಕಗಳ ದಿವಸ ತಾತ್ಪೂರ್ತಿಕವಾಗಿ, 
ಆದರೂ ಬೆಡಗಿನಿಂದ ಅಂಗಡಿಪೂಜೆ ಮಾಡುವುದುಂಟು (ಠಾಶಲ್ಮ- ೦೪೬) 
[ಬಲ್ಕಿ 4+ ಪಾಡ್ಯ (ಇ ಪಾಡಿವ)] 

ಬಲಿಪಾಡ್ಯಮಿ (ನಾ). ಒಲಿಪಾಡ್ಕ : ಕುರ್ತಿಕಶುದ್ಧಪ್ರ ತಿಪದೆಯನ್ನು 
*ಬಲಿಪಾಡ್ಕವಿ' ಎಂದು ಕರೆದು, ಹಬ್ಬವನ್ನು ಆಚರಿಸುತ್ತೇವೆ (ರೂಂ). 
[ಬಲ್ಲಿ 4 ಪಾಡ್ಮವಿ] 

(ದೇವಾಲಯಗಳ ಬಳಿಯಿರುವ, 


46 


| ಬಲಿಪೀಠ (ನಾ). ಸಾಮಾನ್ಯ 


ಬಲಿಪುಪ್ಪ 


ವಾಗಿ ಕಲ್ಲಿನಿಂದ ನಿರ್ಮಿಸಿದ ; ಬಲಿಯನ್ನು ಅರ್ಪಿಸುವ ಜಗಲಿ ; 
ಆಹುತಿಯಾಗಿ ಕೊಡುವ ದ್ರವ್ಯಗಳನ್ನು ಇಡುವ ಸ್ಥಾನ: ಬಲಿ 
ಪೀಠದಶನಮಂ ಕೊಳೆ ನೆಲನಂ ಸೋಂಕುತ್ತ ಬರಲು ಪದ್ದಿನ ಪಕ್ಕದಿ 
ನೆಲಸಿರ್ದ ಗಾಳಿಯಿಂದಂ ಚಲಿಸಿತು ರಜವದುವೆ ಪಕ್ಷಿಗಧಿಪತಿಯಾದುದು 
(ನ್ಮಕಾ- ೬-೬೬): ದೇವತೆಯ ಬಲಿಪೀಠಗಳನ್ನು ಗುಡಿಸುವವರಿಲ್ಲದೆ 
ಒಪ್ಪಿಸಿದ ಹಿಂದಿನ ಬಲಿಗಳು ಕೊಳೆತು ನಾರುತ್ತಿದ್ದುವು (ಕಂಕಾ- ೦೮)- 
[ಸಂ.) 

ಬಲಿಪುಷ್ಟ (ನಾ). ಬಲಿಯಾಗಿ ಅರ್ಪಿಸಿದ ಆಹಾರಪದಾರ್ಥಗಳಿಂದ 
ಪುಷ್ಪವಾದಂದು ; ಕಾಗೆ: “ಅರಿಷ್ಟಃ, ಕರಟ, ಕಾಕಃ, ಬಲಿಪುಷ್ಟಃ. 
ಎ ವಾಯಸಃ ಈ ೧೦ ಕಾಗೆ” (ಹರಯ. ೪೦-೯೨), (ಸಂ.] 

ಬಲಿಪೂಜೆ (ನಾ). ೧. ಆಹುತಿಯನ್ನು ಅರ್ಪಿಸಿ ಮಾಡುವ ಪೂಜೆ : 
ಬಲಿಪೂಜೆ ಆಗುವಾಗ ಅವರ ಕೈ ಏಕೋ ನಡುಗುತ್ತಿತ್ತು (ರೇವೂ: ೨೪). 
ಪಿ. ಕಾರ್ತೀಕಶುದ್ಧ ಪ್ರತಿಪದೆಯಂದಂ ಆಚರಿಸುವ 
ಬಲಿಚಕ್ರವರ್ತಿಯ ಹಬ್ಬ : ಬಲಿಪೂಜೆಯಂದು ವಿಜೃಂಭಣೆಯಿಂದ 
ಲಕ್ಷ್ಮಿಯನ್ನು ಪೂಜಿಸುತ್ತಾರೆ (63). [ಸಂ. ಬಲಿಪೂಜಾ] 

ಬಲಿಪ್ಪ, ಬಲಿಪ (ನಾ). ಒಂದು ಬಗೆಯ ಶ್ರೇಷ್ಠಜಾತಿಯ ಹುಲಿ : 
"ಅಡ್ಡಬಲಿಪ್ಪ' ಪರಾ. ಬಲಿಪ : ಅದು ಬಹುಶಃ ಬಲಿಪ ಇರಬೇಕು. 
ನಿಮ್ಮ ಈ ಚಿಲ್ಲರೆ ಆಯುಧಗಳಿಂದ ಆದರ ಪ್ರಾಣ ತೆಗೆಯಲಿಕ್ಕೆ ಹೋದರೆ 
ನಾಳೆ ಊರಿಗೆ ಊರನ್ನೇ ಅದು ಶಿಂದು ಪಡ್ಚ ಮಾಡೀತಂ (ಶರಾನ. 8೨). 

( «ತುಳು. ಬಲಿಪ್ಟೆ, ಬಲಿವೆ] 

ಬಲಿಪ್ರತಿಪದೆ (ನಾ). ಇ ಬಲಿಪಾಡ್ಯ : ಕಾರ್ತೀಕಶುದ್ಧ ೧ ನೆಯ ತಿಥಿ 
ಬಲಿಪ್ರತಿಪದೆ (ಕಾಕಾ. ೦೪೬) : ದೀಪಂವಳಿಯಲ್ಲಿ ಬಲಿಪ್ರ ತಿಪದೆಯಿದೆ 
(ಉಪ: ೭೩)' [ಸಂ. ಬಲಿಪ್ರ ತಿಪದಾ] 

ಬಲಿಬಂಧಕ (ನಾ). *ಬಲಿಧ್ವಂಸಿ ; ವಿಕಳಬಲನಿವನೇನು ಬಾಳಾಂಬಕನೊ 
ಬಲಿಬಂಧಕನೋ ಸುರಪಾಲಕನೋ ಫಡಫಡ (ಕುರ್ಶಾಳ. ೦೨-೫). [ಸ0.) 

ಬಲಿಬಂಧನ (ನು). * ಬಲಿಧ್ವಂಸಿ : ದುರ್ಯೋಧನನುಮಾಗಳೆ ಬಂದು 
ಬಲಿಬಂಧನನ ತಲೆದೆಸೆಯೊಳ" ಕುಳ್ಳಿರೆ (ತಂಠಳಾ. ೯-೦೦ ವು; ನಾರಾಯಣ 
ತೇ ನಮೋ ನಮೋ ಬಲಿಬಂಧನ ಗೋವರ್ಧನೋಧ್ಯ್ವಾರ 
ನಳಿನೋದರ ಶೇ ನಮೋ ನಮೋ (ಜ್ರಕಂದ. ೩-೪0-3) - [ಸಂ.] 

ಬಲಿಬಂಧಾಕ್ಷಿ (ನಾ). ಒಂದಂ ಬಗೆಯ ಸಸ್ಯ, ಹಾವುಮೆಕ್ಕೆ : 
“ವಾರುಳಿ ಬಲಿಬಂಧಾಕ್ಷಿ [ಉಂ ಬಲಿಬದ್ಧಾಕ್ಷಿ. ಬಲಿರ್ಬುಧ್ನಾಕ್ಷಿ) 
ಹಾವುಮೆಕ್ಕೆ ಹಿಡಿಡಿಡಿಕೆ ತ್ರಿಪತ್ರಿಣಿಯೆಂದೆನಿಕ್ಕುಂ” (ಕುಂಗ್‌ ೪೪-೪೪). 

(21 

ಬಲಿಭುಕ್ಕು. ಬಳಿಭುಕ್ಕು (ನಾ). ಬಲಿಪುಷ್ಟ : “ಕಾಕಂ ಚಿರಾಯ 
ಬಲಿಭುಗಾಯಸಂ ಕರಟಮೆನೆ ಕಾಗೆ? (ಮಗಂ. 8೦-9೪); 
ಬಲಿಬುಗ್ಯ )ಜಕ್ಕೆ ಬಲಿಯಂ ತಾನಿಕ್ಕುವಳ" (ಕಾರಂಕೂ- ೩೬೭); ಆ ಮಹಾ 
ಕಾಳಿಯೆನಿಪ್ಪ ದೇವಿ ಬಲಿಭುಕೃಗರೂಪಿನೊಳೆಯ್ಮೆವಂದು ತದ್ಭಾಲನ 
ಕಣ್ಗಳಂ ನಿಶ್ಚಿತಚಂಚುವಿನಿಂದಿಜಯಲೈ ಸಾರ್ವುದೂಂ (ಉುಠಾಕೇ- ೬-೦೨): 
ಬಳಿಛುಕ್ಕು: "ಅರಿಷ್ಟಃ, ಕರಟ; , , , ಬಳಿಭುಕ್‌, ಧ್ವಾಂಕ್ಷಃ, ಚಿರಜೀವೀ, 
ವಾಯಸಃ -- ಈ ೧೦ ಕಾಗೆ" (ಹಣದ. 90-93) ; ಬಳಿಭುಗ್ಗ ಧ್ರ 
ಕದಂಬಮಂಬರದೊಳುಗ್ರಶ್ಯಾಪದಶ್ರೇಣಿ ಭೂತಳದೊಳ" ನರ್ತಿಸೆ.., 
ಹಿಂಗಳಕಂ ಗವಾಧಿಪತಿಯಂ ಕೊಂದಂ ಭುಚಾದಂಡದಿಂ (ಶಂಕ. ೦೬೬-೦೬), 

[ಸಂ. ಬಲಿಭುಜ"] 

ಬಲಿಭೋಜನ (ನಾ). ಇ ಬಲಿಪುಷ್ಟ : ತೀವಿದ ತಾರಗೆದುತ್ತುಗಳ್ಗೆ 
ಮೇಲುರವಣಿಸುತ್ತೆ ಬರ್ಪ ಬಲಿಭೋಜನಜಾಲವೊ ಮರ್ಬನೇಳ್ಗೆಯೋ 
(ಕೇ, ೦೦-೨೧). [ಸಂ.] 


೬೨೭೮ 


ಬಲಿಯಿಸು 


ಬಲಿಭೋಜಿ (ನಾ). ಎ ಬಲಿಪುಷ್ಟ : ಪೋದರಂದನಿಬರುಮೊಂದೆ ಬಿಲ್ಲಗಿದು 
ತತ್ಸಚರರ್‌ ಬಲಿಭೋಜಿರಂಜಿವೋಲ್‌ (ಕೀಮಿಪ್ರು. ೦೦-6೭). 
[ಸಂ. ಬಲಿಭೋಜಿನ*] 


ಬಲಿಮಥನ (ನಾ). ಇ ಬಲಿಧ್ವಂಸಿ : ಬಲಿಮಥನ ಫಲುಗುಣರು 
ಸಹಿತಗ್ಗಳೆಯನೇಕಾಂತದಲಿ ಸೀಳಿದು ಬಿಸುಟನಾ ಭೀಮ 
(ಳುವ್ಶಾಸ, ೨ ಸೂರನಿ). [ಸಂ,] 

ಬಲಿಮಿಂಡ (ನಾ). ಬಲಿಷ್ಠನಾದ ವೀರ ; ಅತಿಪರಾಕ್ರವಿಂ ; ಸ್ವಸ್ತಿ 


ಶ್ರೀನೊಳಂಬಾದಿಯರಸ ಪೃಥುವೀರಾಜ್ಯಂಗೆಯೆ ಪುತ್ತೂರ ತೊಣಆಿು 
ಕೊಳು೪* ಪೆತ್ತೋಂ ಬಲಿಮಿಣ್ಣನಾ ಶೆಟ್ಟೆಯರ ಮಗನರಪಟ್ಟಂಗಟ್ಟಿ 
(ಎಳೆ. ಸ. ಕೋಲಾರ: ೨೩೩-೪ : ಸು. 815). [ಬಲ್ಮಿ--ಎುಂಂಡ) 

ಬಲಿಮುಖ,. ಬಳಿಮಂಖ (ನಾ). ಮುಖದ 
ನೆರಿಗೆಗಳಂಳ್ಳ ಪ್ರಾಣಿ; ಕಪಿ ; ಕೋತಿ: "ಪ್ಲವಗಂ 
ಕಪಿ ಮರ್ಕಟಕಂ ಪ್ಲವಂಗಮಂ ಬಲಿಮುಖಾಹ್ವಯಂ ವಾನರಂ” 
( ನಸ್ತುಳೋ... 90-೬೩) ; ಸಕಲಕಪಿಸವಿತಿವೆರಸಹಿತಕುಲಾಚಲಚಕ್ರ 
ಜಾರದಂಭೋಳಿ ಜಗತ್ಸ _ಕಟೋದ್ಯನ್ಮಹಿಮನೆನಿಸುವ ಕಕುದ್ಬಲಿಯೆನಿಪ 
ಪೆಸರ ಬಲಿಮುಖನಿರ್ಪಂ (ಕಂಠತಂ. 3೭೬-೬) ;  ಬಹುಕಾನನಂ 
ಗಳಲಿ ಬಲಿಮುಖರ ರೂಪುಗಳನವರುಟ* ತಳೆದರಾಳ್ವನ ನೇಮದಲಿ 
(ಕೊರ: 0೦-6-೭೦). ಒಳಿಮುುಖ : ಬಳಿಮುಖಧೆರ್ಮಬಹಿರ್ಮುಖ 
ಚಳಎಂತಿ ನೀಂ ರೌದ್ರಭಾವಮಂ ತಳೆದಿಂತೇಕೊಳಪುಗುವೆ ಘೋರ 
ದುರ್ಗತಿಗಳೊಳಿ" (ಕಟಕ. ೩೨೭೩). [ಸಂ.] 

ಬಲಿಮುಖಕೇತನ (ನಾ). ೧. ಕಪಿಧ್ವಜ. ೨. ಕಪಿಗಳಲ್ಲಿ ಶ್ರೇಷ್ಠ 
ನಾದವನು ; ಸಂಗೀವ: ಬ[ಶಾಕಾಂ. ವ]ಲಿಮುಖಕೇತನನಂ 
ಚಕಿತಲೋಚನಂ ರತ್ನಜಟಿ ನಿಜಪ್ರಾಣಭಯಾಕುಲಚಿತ್ತಂ ಪೌಲಸ್ತ ಜಂ 
ಕೊಲಲಟ್ಟಿದ ತೀಕ್ಷ್ಣಪುರುಷನೆಂದೀಕ್ಷಿಸಿದಂ (ಕಂಂನಿ. ೦೦-೩೦). ೩. 
ಕಪಿಧ್ವಜವುಳ್ಳವನು ; ಅರ್ಜುನ. [ಸಂ.] 


ಮೇಲೆ 


ಬಲಿಮುಡ್ರೆ (ನಾ). ಬಲಿ ಕೊಡುವ ಪ್ರಾಣಿಯ ಮೈಮೇಲೆ ಹಾಕುವ 


ಮಂದ್ರೆ.--ಗಂರುತು : 
(ಗಾರೆ). 


ಬಲಿಮುದ್ರೆ ಕೊಟ್ಟರೂ ಸುಲಿಗೆ ತಪ್ಪಲಿಲ್ಲ 
(ಸಂ. ಬಲಿಮುದ್ರಾ) 


ಬಲಿಮೂರ್ತಿ (ನಾ). (ಕರಾ) ಉತ್ಸವಮೂರ್ತಿ; ಉತ್ಸವದೇವರು. 


(ಸಂ,] 


ಬಲಿಯ (ನಾ). ಬಲಿಷ್ಠನಾದವನು ; ಶಕ್ತಿಶಾಲಿಯಾದವನು. 


ಬಲಿಯರ ಭೀಮ ಇ ಬಲಿಷ್ಕರಿಗೆ ಭಯಂಕರನಾದವನು ; ಅತಿ 
ಪರಾಕ್ರಮಿ ; ಒಂದಂ ಬಿರುದಂ : ಶೀಮನುಮಹಾಮುಣ್ಮಳಿ:ಸ್ವರ 
ತ್ರಿಪುರಾಧಿ:ಸ್ವರ , . . ವೈರಿಗಜಕೇಸರಿ ಬಲಿಯರ ಭೀಮ ಸಂಗ್ರಾಮರಾಮ 
ಮಲೆಪರ ನಂದನವನಂ (ಎಳ: 1, ೬೨-೦೦; 1006). p ಇಲ್ಲಿ 'ಬಲಿಯರ' 
ಎಂಬುದಕ್ಕಿಂತ "ಬಲಿವರ' (ಇಎದಂರುಬೀಳುವವರ) ಎಂಬುದಂ 
ಸೂಕ್ತವಾದುದೇ? [ಬಲ್ಲಿ (ಎಬಲ್‌) + - ಅ) 

ಬಲಿಯಿಕ್ಕು (ಕ್ರಿ). ಇ ಬಲಿಗೆಯ್‌ : ದಳಪತಿಯಾ ಕಾರ್ಯದಿರವ ನಿನ್ನಯ 
ಪಾದನಳಿನಕ್ಕೆ ಬನ್ನೈಸೆಂದು ಬಳಿಕೆನ್ನ ಕಳುಪಿದ ಚಿತ್ತೆ ಸಿ ರಿಪುಪಾಯದಳವ 
ಭೂತಕೆ ಬಲಿಯಿಕ್ಕು (ಕಂನಏ. ೦೦-೦೨೨). [ಬಲ್ಮಿ *ಇಕ್ಕು] 

ಬಲಿಯಿಸು, ಬಲಿಸಂ (ಕ್ರಿ). ೧. ಬಲಪಡಿಸಂ ; ಬಿಗಿಗೊಳಿಸಂ ; ಭದ್ರ 
ಪಡಿಸಂ ; ಕುಮ್ಮಟವನು ಬಲಿಯಿಸು ಹೊಸಮಲೆಗದು ನೆಮ್ಮುಗೆ 
ನೇಮಿಯ ಗೆಲ್ಲ ಹಮ್ಮ ಬಿಡಿನ್ನು ತುರುಕರು ಬಂದರೆ ನಿನಗುಮ್ಮಳವನು 
ಭಸಡದಿಹರೆ (ಕುಂಸೂಂ. ೩೦-೩೦). ವಿ. ಸ್ಥಿರಪಡಿಸಂ ; ಸ್ಮಾಪಿಸಂ ; 
ನೆಲೆಗೊಳಿಸಂ : ಮಲೆತಿದಿರಾಂತು ನಿಲ್ವ ಚಿಕದೇವನ ಚಿಲ್ವಿಕೆಗೊಂಡ 
ತಾಣಕಂ ಕಲಿದಳೆದೊಳ್ಳೊಗಂ ಕದುಬದೆಬ್ಬಆೊಳೊಚ್ಚತಮಿರ್ಪ ದಿಟ್ಟಿ 


ಬಲಿರಿಪು 


ಪೊಂಬಲಗೆಯ ಸಾರ್ಚದೇತೆವೊಲಿದಿರ್ಚಿದ ಪೇರೆರ್ದೆಯಂ ನಿರೊಪಕರ್‌ 
ಬಲಿಯಿಸಿ ಚಿತ್ತದೊಳ್‌ ನೆನೆವರಾ ಮಧುರಾವುರಮಲ್ಲಲೀಲೆಯಂ (ರ: 
೪-೦೩೪). ೩, ದ್ರವಪದಾರ್ಥವನ್ನು ಚೆನ್ನಾಗಿ ಕಾಯಿಸಿ ಗಟ್ಟಿಯಾಗು 
ವಂತೆ ಮಾಡು; ಅಟ್ಟಿಸಂ ; ಹಿರಿದಾಗಿ ಬಲಿದ ಬಾಳೆಯ ಕಾಯ ಸುಟ್ಟದಅ 
ತಿರುಳುಮಂ ತೆಗೆದು ಚಿಕ್ಕಡಕೆಯಂದದೊಳು ಕತ್ತರಿಸಿ ಬಲಿಯಿಸಿದ ಹಾಲು 
ಮತ್ತದಣ ತೇಣದಿ ಕುಯ್ದು ಬಾಳೆಯ ಕಾಯನು ಬೆರಸಿ (ಸೂಶಕಾ. 9-69); 
ನೀರ ಬಲಿಯಿಸ ಬಲ್ಲ, ಹಿಮರುಚಿಯ ಉರಿಸ ಬಲ್ಲ, ಉರಿಯ ಕೋಡಿಸ ಬಲ್ಲ 
ಸಾಮರ್ಥ್ಯವುಳ್ಳ ಕುಂಟಣಿತನದ ಎದ್ಕಾ' ಪರಿಣತೆ ಸಂಗ:ಯಿ (ನಂಜುಂಡ. 6೬). 
೪. ವೃದ್ಧಿಗೊಳಿಸಂ ; ಬೆಳೆಸಂ; ಹೆಚ್ಚಿಸಂ: ರಸದಿಂದ ಪುಟ್ಟಿಸಿ 
ಭವದಿ" ಬಿಸಿ ಪೊಸಬಗೆವೆತ್ತಲಂಕೃ ತಿಯ ಎಸಕದಿಂ ಬಳೆಯಿಸಿ 
ಕೃತಿಯೆನಿಸುವೆನಿದ ರಸಿಕರು ಮೆಚ್ಚುವಂದದಲಿ (ಕುಂಸಾಂ. ೦-೯೦) ; 
ಸಂಸಾರಕ್ಕೆ ಸಂತಾನವೇ ಸೂರ್ಯ, ಅವರಿಂದಲೇ ಎಲ್ಲ ಆನಂದಕ್ಕೂ ಜೀವ 
ಎಂಬುದು ಅರಿವಾಗಿ, ಆ ಅರಿವು, ಆಕೆಯ ಕೊರಗನ್ನು ಮತ್ತಷ್ಟು 
ಬಲಿಯಿಸಿತು (ರತಂರಾ: 08). ೫. ಹಾಳಾದುದನ್ನು ಸರಿಮಾಡಿಸಂ, 
ದುರಸ್ತೂಗೊಳಿಸು : ಇ ಜೀರ್ನ್ನವಾದ ಮರವೆಸನ ನು ಬಲಿಯಿಸೆಂದು 
ಹೇಳಿದಲ್ಲಿ ಅವರ ಬೆಸದಿಂದ ಅಧಿಕಾರಿ ರಂಗಂಣನವರು ಆ ಸಿಖರದ ಮರ 
ವೆಸನಂ ಜೀರ್ನ್ನವಾಯಿತೆಲ್ಲವನೂ ಬಲಿಯಿಸಿ ಬಿದ್ದ ಇಟ್ಟಿಗೆ ಎಲ್ಲವನೂ 
ಹಿಡಿಸಿದರು. (ಎಳ.೪, ರೇಂೂರು. ೨೪ ೩; 3298). ಬಲಿಸು ; ೧. ಒಳಗೆ ನೀ 
ಕಾದುವೊಡೆ ದುರ್ಗವ ಬಲಿಸು ಬವರಕೆ ಹಿಂದುಗಳೆಯದೆ ನಿಲುವ ಮನ 
ನಿನಗಿ:ಗಲುಂಟೇ (ಉುಪ್ಮಾಏ. ೫-03) $ ಬಲಿಸು [ಶಾಕಾಂ. ಬಲಿಯಿಸು] 
ದುರ್ಗವ ಬೇಗ ಬರಿಸು ಸಂವರಣೆಯ ಸಲಿಸು ಸಖರ ಸಲುಗೆಯನು 
(ಕಾಸ: ೩೦-೩೩) - ವಿ. ಬಡಿಯ ಬಲಿಸುವ ಗುಳವ ಅಂಚೆಯ 
ಗಡಣಿಸುವ ಬಲುಗಿ:ಲ ಗಾಲಿಯ ತೊಡಿಸುವುತ್ಸ ಹವಾಯ್ತುವರ ಪಾಂಡವರ 
ಬೀಡಿನಲಿ (ಕುಠ್ಶಾಉ. ೦೦-೦೨). ೪. ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ 
ತಂಂಟತನಗಳ ಬಲಿಸೋದು ರೊಕ್ಕ (ಫಿರಂದ: ೨-೪6-೨); ತಾಟಿ ಗಂಟಿಕ್ಕಿ 
ಸಂಧಿಗಳನೆಸಗುವ ಮುಳಿಯೆ ಮೇಟಿಗೊರ್ವನನಆಸಿ ಸೊಗಸು ಬಲಿಸುವ 
ಚಾರುಚೇಟಿಯರ್ಚಲಿಸುವರನಂಗಶಬರನೆ ಬೇಂಟೆದೋಹಿನ ಮೃಗಂಗಳಂತೆ 
(ಕೈಮಿಠಾ. ೬-೩೭); ವೈರವ ಬಲಿಸದ ಬಜಾದೆ ಪಳಿಯದ ಕೊಲೆ ಬೈಗಳಿಂದ 
ಕೋಟಲೆಗೊಳಿಸದ ಸತ್ಯುಲಕೀವುದು ಕುವರಿಯನು (ಹರಿಂ. ೩-೧೬): 
[ಬಲ್ಲಿ (< ಬಲ್‌) + - ಇಸು] 

ಬಲಿರಿಪು, ಬಳಿರಿಪು (ನಾ). ಬಲಿಚಕ್ರವರ್ತಿಯ ವೈರಿ; ಕೃಷ್ಣ: 
ಬಲಿರಿಪು ಬಾಣಾವಳಿಯಂ ಬಲವೈರಿಯ ಬಲದ ಮೇಲೆ ಕಲದಂ 
(8ಗರಿ- ೦೩-೬೬)- ಬಳಿರಿಪು : ಬಳಿರಿಪುವಿನ್ನೀಕೆಯ ಪದತಳಸಂಗದ ಸುಖ 
ಮನವಳ ಮುಖಸಂಗದೊಳೇಂ ಇಳಿಗುಮೆ ಳುಕ್ಕಿಗೆಯುಂಗುಟದೊಳುಳ್ಳ 
ಸೊಬಗುಂಟೆ ಸತ್ಯಭಾಮೆಯ ಮೊಸಲೊಳ" (8ಗ೨. ೦೨-೬೨). ತೆ 

ಬಲಿವಡೆ (ಕ್ರಿ). (ಆಲಂ) ಶಿಕ್ಷೆಗೊಳಗಾಗಂ; ಹೊಡೆತ ತಿನ್ನು : 
ವದನೆಯ ಬಯಸಿದೊಡೆ ಬಿಲ್ಲಿನಲಿ ಬಲಿವಡೆದುದನು ಕೌರವಜನಪ ಖಾ 
ದಿರಲಾಗದು (ಕುಲ್ಮಾಉ: 8-೪). [ಬಲಿ + ವಡ್ಕೆ) 

ಬಲಿವದನೆ 'ಬರಿವದನೆ' ನೋ. 

ಬಲಿವಿಡಿ (ಕ್ರಿ). ದೃಢಗೊಳಿಸು ; ಹಿಡಿತಕ್ಕೆ ತಂದುಕೊಳ್ಳು : ಇಂತು 
ನುಡಿದ ರಾಣಿಯ ನುಡಿಗೇಳಿಯೋರಂತೆ ಚಿತ್ತವ ಬಲಿವಿಡಿದು ಸಂತಸ ಮಿಗೆ 
ಸಭೆಯೊಳೂ ರಾಯಗೆ ವತಾಖಾಂತು ಬಿನ್ನವಿಸಿದೆನಿಂತು (ಹಂಂ. 

[ಬಲಿ + ಏಡಿ] 

ಬಲಿಷ್ಮ (ಗು)- ೧. ಅತ್ಯಂತ ಶಕ್ತಿಶಾಲಿಯಾದ: ಅವನ ಬಲಿಷ್ಠ ಬ:ಹುಗಳು 
ಯಾವ ಕಾರ್ಯಕ್ಕೂ ಜಗ್ಗುವುದಿಲ್ಲ (ರೂ). (ನಾ). ೨. ತುಂಬ 
ಬಲವಾದುದು : ಘೋರಕಾಂತಾರಕ್ಕೆ ಹೋಗಿ ಕುಠಾರದಿಂ ಕಟ್ಟಿಗೆಗಳಂ 


೦-೩೦). 


ಓ೨೭೯ 


40 


ಬಲಿಹರಣಂಗೆಯತ್‌ 


ಕೈಯಾರೆ ಕಡಿಕಡಿದೊಟ್ಟಿ ಕಟ್ಟಿ ಬಲಿಷ್ಕವಾಗಿರ್ದ ಕೋರ ಹೊಲಕ ಮಂ 


ಹೊತ್ತುಕೊಂಡು (ಸತ್ರು. ೩೦-೪). ೫೩. ಬಲಶಾಲಿ; ಶಕ್ತಿವಂತ 
ಆ ಸಮಯದೊಳರಿಬಲಸಂತ್ರಾ೪ ಬಲಿಷ್ಮಂ ತಿಪೃಷ್ಣನಶ್ವಗೀ ಮೋದ್ದಾಸಿ 


ಪ್ರದೀಪಮಂ ಕಿಡೆ ಬೀಸುವವೋಲನುವರಕ್ಕೆ ಕೆಯ್ದಾಸುವುದುಂ (ಕಾ೨ಿಫ್ರಿ- 
8-89) ; ಈ ಕೀಚಕನು ವಿಶೆ:ಷ ಬಲಿಷ್ಠನಾಗಿಯೂ ಪರಾಕ್ರಮಶಾಲಿ 
ಯಾಗಿಯೂ ಇದ್ದ ಕಾರಣ ಈ ರಾಜ್ಯದ ಮೇಲೆ ಬರುವುದಕ್ಕೆ ಪರರಾಜರು 
ಹೆದರುತ್ತಿದ್ದರು (86880. 7%, ೬೩). ೫0.) 

ಬಲಿಷ್ಠಗೊಳಿಸು (ಕ್ರಿ). ಪ್ರಬಲಗೊಳಿಸಂ ; ಶಕ್ತಿಯುತವಾಗುನಂತೆ 


ಮಾಡು : ಅನುಭವ ಅವರ ಸ್ವಭಾವಧರ್ಮವನ್ನು ಸಾಂದ್ರಗೊಳಿಸಿತು, 
ಬಲಿಷ್ಮಗೊಳಿಸಿತು (ರರ್ಶುಶಾ. ಒಟ). [ಬಲಿಷ್ಠ 4 ಕೊಳ್‌, 4 ಇಸ್ಮು] 
ಬಲಿಸದ್ಮ (ನಾ). ಇ ಬಲಿನಿಕೇತನ ; “ಅಧೋಭುವನಂ, ಪಾತಾಕೆಂ, 


ಬಲಿಸದ್ಮಂ, ರಸಾತಲಂ, ನಾಗಲೋಕಃ - ೫ ಪಾತಾಳಲೋಕದ ಹೆಸರು 
ಗಳು” (ಸಿಡ್ಕಾಂತಿ. ೭೦). [ಸಂ. ಬಲಿಸದ್ಮನ್‌] 

ಬಲಿಸು ಬಲಿಯಿಸಂ' ನೋ. 

ಬಲಿಸುತ (ನಾ). ಬಲಿಚಕ್ರವರ್ತಿಯ ಮಗ; ಬಾಣಾಸುರ : ಉಡಿ 
ವಂತೆ ವಿಜಯವಲ್ಲರಿಯಡರ್ಪು ತದ್ಮ «ನಿ ಪಳಂಚೆ ಕೇಕಿಧ ್ಯೈ ಜವಂದುಡಿದುದು 
ಸಹಸ್ತ್ರಭುಜವನದುಡಿವಕ್ಕಿದು ಸಂಚಕರವೆಸನಲ್‌ ಬಲಿಸುತನಾ 
೦6-9); ಇನಿತೆಲ್ಲ ವಾರ್ತೆಯನು ಖಳನೋರ್ವನುಳಿದೋಡಿ 
ಬಲಿಸುತಗೆ ಪೇಳೆ (8ಿಠರಾ. ೦೦-೩೯), (ಸಂ.] 

ಬಲಿಸೂರ್ಯ (ನಾ). ಗೋಸುಂಬೆ; ಊಸರವಳ್ಳಿ : “ಶಯಾನಕಂ 

ಬಲಿ[ಕ ಣಂ. ಳಿ]ಸೂರ್ಯಮೆನಲು ಗೋಸುಂಬೆ” (ರುಂಗಣ. ೪-೦೨). 
“ ಪ್ರಶಿಸೂರ್ಯ' ಪರಾ. 

[ಐ ಪ್ರಾಸಕ್ಕಾಗಿ ಮಾಡಿಕೊಂಡ ಈ ರೂಪ ಸ್ಪಷ್ಟವಾಗಿಲ್ಲ] 

ಬಲಿಸ್ತವನ (ನಾ). [ಜೈನ] ತ್ರಿಸಂಧೈಯಲ್ಲಿ ಮಾಡುವ ಜಿನಪೂಜೆ ; 
ಜಗಕ್ಕಯಸಾ ಮಿಗೆ ಸಂಧ್ಯಾತ್ರಯದೊಳ್ಳೂ ಜಾಭಿವೆ .ಕಂಗಳಂ ಎಧಿ 
ಸಮೇತದಿಂ ಮಾಡುವ ಪೂಜೆ ಬಲಿಸ್ತವನಂ (ಕಾರಣ. 0೦೬೧-೦೦). [ಸೆಂ.] 

ಬಲಿಸ್ನಪನ (ನಾ). [ಜೈನ] ಜಿನನಿಗೆ ಮಾಡುವ ಅಭಿಷೇಕ: ಬಲಿ 
ಸ್ನಪನಮೆಂಬುದು ವರೂಜಿುಂ  ಸಂಜೆಯೊಳ್‌ ಮುಟ್ಟ ಜಿನಾಭಿಷೆಃಕಂ 
(98ಪು. ೦೨-೦ ನ). [ಸಂ.] 

ಬಲಿಹರ, ಬಳಿಹರ (ನಾ). ಕಾಬಲಿಧ್ವಂಸಿ : ಬಲಿಹರನ ಚರಣದಂಡದ 
ತಲೆಯೊಳ್‌ ಕೀಳಿಗೊಂಡೆಟಲ್ವ ಬಾಂದೊಕಯೆಲರಿಂದೊಲೆದುದು ವಿಷ್ಣು 
ಕುಮಾರನ ಗೆಲವಂ ಕಂಡಮರರೊಸೆದು ಕಟ್ಟಿದ ಗುಡಿವೋಲ್‌ (6ರ೯ಕೇ. 
೬-೩೪). ಬಳಿಹರ : ಎಳೆ ರಸೆಯೊಳಲ್ಲುದಂ ಭುಜಬಳದಿಂ ಮುನ್ನೆತ್ತಿ 
ದಂತೆ ವಿಷಯಾಂಬುಧಿಯೊಳ್‌ ಮುಬುಗಿರ್ದೆಮ್ಮಯ್ವರುಮಂ ಬಳಿಹರ 
ಪಿಡಿದೆತ್ತಲೆಂದು ಬಂದೈ ಬರವಂ (ಶಂಕಥಾ. ೪-08). [ಸಂ.) 

ಬಲಿಹರಣ (ನಾ.) ೧. ಭೂತಪ್ರೇತಗಳಿಗಾಗಿ ಅರ್ಪಿಸುವ ಬಲಿ; 
ಆಹುತಿ : ಹರಿಯ ಬಾಣವು. . . ಖರನ ತಲೆಗಳ ಬೇಳಿದುದು ಬಲಿಹರಣ 
ಎಕ್ಕಿತು ಕನಕಮ್ಮಗವನು (9380 - 06-೩8). ವ. ಪೂಜೆಯ ಕಡೆಯಲ್ಲಿ 
ದೇವತೆಗಳಿಗೆ ಅಥವಾ ಪಿತೃಗಳಿಗೆ ಅರ್ಪಿಸುವ ನೈವೇದೃದ ಭಾಗ : 
ವೈಶ್ವದೇವ, ಬಲಿಹರಣರೂಪವಾದ ಎರಡು ಅನ್ನಗಳು ದೇವತೆಗಳಿಗೆ, 
ಉಪಲಕ್ಷಣ ಯಾ ಪಿತೃಗಳಿಗೂ ಸೇರುವುದು. ಸಪ್ತಾನ್ನಗಸಲ್ಲಿ ವೈಶ್ವದೇವ, 
ಬಲಿಹರಣರೂಪವಾದ ಎರಡು ಅನ್ನಗಳಿಗೆ ದೇವತೆಗಳನ್ನೂ ಪಿತೃಗಳನ್ನೂ 
ಭಾಗಿಗಳನ್ನಾಗಿ ಮಾಡಿದರೆಂದರ್ಥ (ಹಕಾರ. ೦೪-೦೪ ಉಾಕ್ಕರ್ತು). 

ಬಲಿಹರಣ ಮಾಡು - ಆಹುತಿ ಕೊಡು; ಕೊಲ್ಲು ; ನಲಿದು ದೈತ್ಯರ 

ಪಡೆಯನೆಲ್ಲವ ಬಲಿಹರಣ ಮಾಡುತಲು (೩6ಳತ. 6-000), [ಸಂ] 

ಬಲಿಹರಣಂಗೆಯ್‌ (ಕ್ರಿ). ಭೂತ ಪ್ರೇತಗಳಿಗಾಗಿ ಬಲಿಯನ್ನು 


(೩ಗಂ- 


ಪೊಗಿ 


ಬಲೀಂದ್ರಪೂಜೆ 


ಅರ್ಪಿಸು: ಒರ್ವ ಶಬರಂ ಕಂಡುವಹಿ ವಿಹಂಗಚಯಮಾಡುವೆಡೆ 
ಯೊಳೆಲ್ಲಿಯುು ಬಲೆಯಂ ಪಾಸಿ ಬಲಿಹರಣಂಗೆಯ್ದಂತೆ ಕೂಟಂ ಸೂಸಿ 
ಪೋಪುದುಂ (ಕಂಠಕಂ. 306-0೪): [ಬಲಿಹರಣ + ಕೆಯ) 

ಬಲೀಂದ್ರಪೂಜೆ (ನಾ). ಬಲಿಪಾಡ್ಯಮಿಯ ದಿನ (ಕಾರ್ತಿಕ ಶುದ್ಧ 
ಪ್ರತಿಪದೆ)ದಂದಂ ಮಾಡುವ ಬಲಿಚಕ್ರವರ್ತಿಯಂ ಪೂಜೆ : ಬಲೀಂದ್ರ 
ಪೂಜೆಯಂದು ಮನೆಯವರೆಲ್ಲಾ ಸಂಭ್ರಮದಿಂದ ಹಬ್ಬವನ್ನು 
ಆಚರಿಸಿದರೆ. (ಕೂ). (ಸಂ. ಬಲೀಂದ್ರಫೂಜಾ] 

ಬಲೀಮುಖ (ನಾ). ಇಬಲಿವಂಂಖ : “ಬಲೀವಂುಖಃ, ಮರ್ಕಟಕ। . . . 
ಶಾಖಾಮೃಗಃ, ವಾನರಃ - ಈ ೧೧ ಕೋಡಗಂ” (ಹಾಯು, ೩-೬೪); ಆ 
ಬಲೀಮುಖಂ ಕಾಲಮಖುಖವಮನೆಯ್ಲಿತ್ತಿ (ಶಂಕಕಂ. ೩೦-೪); ಬರಿಯ 
ಬೆಣಂಟುತೇಡಿಸಿ ನಗಿಸಿತು ಭೂದರನ ಬಲೀಮುಖನೊಂದು ($೫೦: 
೬-೫೪) - [ಸಂ.7 

ಬಲೀಮುಖಿ (ನಾ). ಹೆಣ್ಣುಕೋತಿ: ಬಿರಿಕಿನೊಳೊಯ್ಯನೊಯ್ಯೊನರೆ 
ದೋಜುವ ಬಿತ್ತುಗಳಿಂ ವಿಳಾಸವತಾವರಿಸಿದ ದಾಡಿವಮಾಫಳಮನೊಯ್ಯನೆ 
ಚುಂಬಿಸಿ ಬರ್ಪ ಕಾಂತನಂತರುಚರಕಾಂತೆ ಕಂಡು ಪುರುಡಿಂ ಬಡಿಯಲ್‌ ಪಡಿ 
ಗೊಂಡು ದೀಟ್ಜಿ ಬಲ್ಲರಿದು ಬಲೀವಖುಖೀಮುಖಮನಿಂಬೆನೆ ಚುಂಬಿಸಿ 
ತೇಂಕಿ ಕೋಪಮಂ (ಶುತ್ಮಫ್ಯ. 3-೭) - 

[ಸಂ. ಬಲೀಮುಖೀ (ಬಲಿ , ಮುಖ + _)) 

ಬಲೀವರ್ದ (ನಾ). ಎತ್ತು: ವೃಷಭ ; “ವೃಷ ಸೌರಭೇಯ ಗೋಪತಿ 
ಯಷಭ ಬಲೀವರ್ದ ಶಾಕ್ವರೋಕ್ಷ ಕಕುದ್ಮದ್ಧ ಷಭಾಖ್ಯಮನಡ್ಡಾಹಂ” 
(5ಸ್ತುಕೋ. 68-೨ ) ; ಶೃಂಗಾರದಿಂ ಭಂಗಿವಡೆದು ವೃಷಬಲೀವರ್ದಧ್ಹಾನ 
ಮುಂ ಗೋವಶ್ಸಕದಂಬಹಂಭಾರವಮುಂ ವಿಜೃಂಭಿಸೆ (8ಗಏ. 9-60 ಠ); 


ವೃಷಭನ ಅನಿಮಿತ್ತರೋಷಾವೇಶವಿಷಮತೆಗಮಾ ಜರಾದುರ್ಬಲ 
ಬಲೀವರ್ದದುರ್ದರ್ಶಮರಣಾಯಾಸಪರಿಣತಿಗಂ ವಿಸ್ಮಯಂಬಟ್ಟು (ಶಂದ್ರಫು. 
೨.೩೦) - [ ಸಂ. ] 


ಬಲು 'ಬಲ್ಕ್‌' ನೋ. 

ಬಲುಕಜ್ಜ :ಬಲ್ಲಜ್ಜ' ನೋ. 

ಬಲುಕಣಿ "ಬಲ್ಕಣ್ಣಿ' ನೋ. 

ಬಲುಕರಿಸು (ಕ್ರಿ). ಬಲವಂತ ಮಾಡು; ಒತ್ತಾಯಂಪಡಿಸು : ಬಲುಕರಿಸಿ 
ಕೊಲುವುದು ನೇಮವೇ ತತ್‌ತರುಣಿಗೀ ಕುಆ್‌ಯಲ್ಲದಿಳಿಯದೆ ಗಂಟಲಲಿ 
(ತಿಕಫು. 36-0೨); ಬಲುಕರಿಸಿ ಭೂಮಿಯೊಳಗೊಂದಂಗುಲವನೊತ್ತಿದವಂಗೆ 
» « . ನರಕದೊಳಿಳಿವುದಲ್ಲದೆ ಬೇಜಕೆ ಗತಿಯಿಲ್ಲ (ಉುನ್ಕಾಉ .9-009) ; 
ಎಲೆ ವಸಂತನೆ ಚಂದ್ರಮನೆ , ., ಕಲುಷರಹಿತೆಯ ಖಳಕುಲುಧಮ ಬಲು 
ಕರಿಸಿ ಕೊಂ ತೊಯ್ದ ನೆಂದುಸುರುವುದು ರಾಮಂಗೆ (ಕೊರಣ.- ೩-೦೦-೬): 
“ಬಲಾತ್ಮರಿಸು' ಪರಾ. p ನಿರಾಕರಿಸು', "ಪತಿಕರಿಸು: ಮೊದ 
ಲಾದ ಶಬ್ದಸಾಮ್ಯದಿಂದ ಮಾಡಿಕೊಂಹ ರೂಪ: 

[5 ಬಲಾಕರಣ್ಯ + - ಇಸ್ಮೂ)] 

ಬಲುಕುಣಿಕೆ "ಬಲುಗುಣಿಕೆ' ನೋ. 

ಬಲುಕುಣಿಯ (ನಾ). ಒಂದು ಬಗೆಯಂ ಮರ ; ಬಲುಕುಣಿಯ ಹುಡುವೆ 
ವಕುಳಂ ಸಿಂಧುವಾರ . . - ಒಪ್ಪಿದುದು 
"ಬಲುಗುಣಿಕೆ' ಪರಾ, [? 

ಬಲುಗಂಡ “ಬಲ್ಬಂಡ' ನೋ. 

ಬಲುಗಜ್ಜ ಬಲ್ಲಜ್ಜ' ನೋ. 

ಬಲುಗಡಲು "ಬಲ್ಲಡಲ್‌' ನೋ. 

ಬಲುಗಡಿ, (ನಾ). ಅತಿಶಯವಾದ ಸಾಮರ್ಥ್ಯ. - ಪರಾಕ್ರಮ : 
ಎಲವೊ ಕೀಚಕ ಹೋಗದಿರು ನಿಲ್ಲೆಲವೊ ಹುಲುಮಂಡಳಿಕ ನಿನ್ನಯ 


(ಕುಕ್ಮಾಂಗ- 00-3) . 


೬೨೮೦ 


ಬಲುಗುಣಿಕೆ 


ಬಲಾಗಡಿಯ ತೋಟುವುದು ನಿನ್ನಂತರದ ರಾಯರಲಿ (ಕುರ್ಮಾಕ. ಓಂಇ.38-6); 
ನಮ್ಮ ಹಗೆ . . . ಬಲುಗಡಿಯ ರಕ್ಕಸರನೊಬ್ಬರನುಳಿಯಲೀಯದೆ ಕೊಂದ 
ನಾವಿನ್ನುಳಿವುಖಾಯುವದೆಂತು (*ಕ್ರೂಕ. ೨-೪). "ಬಲಗಡಿಯು' ಪರಾ. 
[ಬಲು ( ಎ ಬಲ್ಲಿತ್ಕು) * ಕಡ್ಮಿ ( ಎ ಕಡಿದು)? 

ಬಲುಗಡಿ, (ನಾ). ಬಲವಾದ ಕೋಟೆ. - ದುರ್ಗ : ಇಂತೆಂದು ಬನ್ನವಿಸಿ 
ದನಾ ನೇಮಿ ಪೊಡವಿಪತಿಗೆ ದಾನವಗೆ ಬಿಡಬಾರದು ಪೌಜುಮಾಡವಾರದು 
ಬಲುಗಡಿ(ಉಾ೫ಂ. ಗಡಿಯ]ಕುಮ್ಮಟದುರ್ಗವಿಳೆಗೆ (ಕುರಾಸಾಂ. 

[ಬಲು ( ಇ ಬಳ್ಲಿತು, ) + ಗಡ್ಮಿ) 

ಬಲುಗಡಿಯ (ನಾ). ಅತ್ಯಂತ ಸಮರ್ಥನಾದವನು; ಮಹಾಪರಾಕ್ರಮಿ; 
ಎಲೆಲೆ ಪಾತಕಿ ಹೆಣನ ಹೊಯ್ದರೆ ಬಲುಗಡಿಯ ನೀನೆಂಬರೆ ( ಕುಶ್ಶಾರ್ರೋ.- 
೦೪-೩); ಕಡೆಗಾಲದ ರುಪ್ರೆನಿಟ್ಸಾಭರಣದ ಕೆಡಿಕನಪ್ಲಾ ವಿಷೋರಗನು 
ಕಡುಮುನಿಸಿಂ ಬರ್ಪವೊಲು ಬಂದಾ ಬಲುಗಡಿಯನ ಮೇಲ್ವಾಯ್ದುದಾಗ 
"ಬಲುಗಡಿಯತನ' ಪರಾ. 

[ ಬಲುಗಡಿ, + - ಅ) 

ಬಲುಗಡಿಯತನ (ನಾ). = ಬಲುಗಡಿ, : ಫಡ ಜಯದ್ರಥ ಹೋಗು... 
ತುಡುಕಿದರೆ ಕೈ ಬೇವುದೀ ಬಲುಗಡಿಯತನ ಬಯಲಹುದು ( ಕಾನ್ಮಾರ್ರೋ. 
೪-೬೦). [ ಬಲುಗಡಿಯ 4+ - ತನ] 

ಬಲುಗಣೆ 'ಬಲ್ಲಣೆ' ನೋ. 

ಬಲುಗತ್ತಲೆ "ಬಲ್ಲತ್ತಲೆ' ನೋ. 

ಬಲುಗತ್ತಿ “ಬಲ್ಲ ತ್ರಿ” ನೋ. 

ಬಲುಗಯ್‌ “ಬಲ್ಲೆಯ*' ನೋ. 

ಬಲುಗಯ್ಯ “ಬಲ್ಲೆಯ್ಕಿ' ನೋ. 

ಬಲುಗರ, (ನಾ). ಅನೇಕ ಕೈಗಳು : ಜ್ವಲನವೇಂ ಶಿಪಭಕ್ತರಿಂದಗ್ಗಳಮೆ 
ಯಾತನ ನಾಲಗೆಗಳಂ ಬಲುಗರಂಗಳನರಿದು *ಳೆಯನೆ ವೀರಗಣನೊಬ್ಬ 
(ಸರು. ೪೫-೪8) ; ಎಲವೊ ಪಾವಕ . . . ವೀರಗಣೇಶ್ವರನು ನಿನ್ನ 
ಬಲುಗರಂಗಳನೇಳುನಾಲಗೆಗಳನರಿದು ಹಾಯ್ಕಿದನಲಾ ( ಂಸಫಿ ೩೦೨೪). 

[ಬಲು ( ೬ ಬಲ್ಲಿತ್ಕು) + ಕರೈ 

ಬಲುಗರ್ಕ “ಬಲ್ಲರ' ನೋ. 

ಬಲುಗರುಳು "ಬಲ್ಲರುಳ್‌' ನೋ: 

ಬಲುಗವಣೆ "ಬಲ್ಲವಣೆ' ನೋ. 

ಬಲುಗಳವು (ನಾ). ೧. ಆತಿಯಾದ ಕಳವು ; ಹೆಚ್ಚನ ಕಳ್ಳತನ. 
೨. ದಪ್ಪವಾದ ಕೊರಳು. ೧, ೨ : ಅಳಿಯಾಸೆ ಪೂವಿನ ಜೊಂಪದೊಳಗೆ 
ಬಲುಗಳವು ತುರಂಗಸಂಕುಳದಿ ಎಳೆ ಕಣ್ಣು ದಿಸೆಸುತತ್ತಿ ವಾಚಕ 
ಮೊದಲೊಳು ತಿಳಿಯಲಂ ದೇಶಕಿವಿಲ್ಲ (ಕರ್ವ. ೦-೩೦). 

(ಬಲು ( ಎಬಲ್ಲಿತು) + ಕಳವು; ಬಲಂ(-ಬಳ್ಲಿತ್ಮು) + ಗಳವ್ಕು 
(p ಸಂ. ಗಲ) 

ಬಲುಗಾಹು, "ಬಲ್ಲಾಪು' ನೋ. 

ಬಲುಗಾಹು, (ನಾ). ಬಲವಾದ ಮೋಸ ; ಅತಿಯಾದ ಠಕ್ಕು .- 
ವಂಚನೆ : ಆಹತಾಂದೋಳಿತ ಮೊದಲಾದ ಗವಂಕಸವಂೂಹಗಳಿಂದ 
ಕೇಳ್ವರನು ಆಹಾಯೆನಿಸಿದಳಂತರಂಗದ ಬಲುಗಾಹು ಬೆ:ಜಾಗಿರಲವಳು 
(400. 38-0೩). [ಬಲು ( ಎ ಬಫ್ಲಿತ್ತು) *-ಗಂಹ್ಯು) 

ಬಲುಗಾಳೆಗ "ಬಲ್ಲೂಳೆಗ' ನೋ. 

ಬಲುಗಿಚ್ಚು "ಬಲ್ಲಿಚ್ಚು' ಮೋ. 

ಬಲುಗುಂಡು 'ಬಲ್ಲುಂಡು' ನೋ. 

ಬಲುಗುಣಿಕೆ, ಬಲಕುಟಿಕೆ. ಬಲಗುಣಿಕೆ. ಬಲುಕುಣಿಕೆ (ನಾ). ೧. ಒಂದರ 
ಬಗೆಯ ಸಸ್ಯ : “ತಲಪೋಟಃ - ಚೊಕ್ಕಣಿಕೆ, ಅವರೆ, ಬಲುಗುಣಿಕೆ, 


೨೦-೪೩). 


(60೨. ೦೯-೦೨೦) - 


ಬಲುಗುದಿ 


ಎಲಚಿ, ನೆಲದಾಳು” (೬೩4೦. ೬೩). ಬಲಕುಟಿಕೆ : ೧. "ತಲಪೋಟಿಕಾ- 
ಬಲಕುಟಿಕೆ” (೬40. ೬)- ಬಲಗುಣಿಕೆ : ೧. “ಪೊ.ಟತಲಃ_ 
ಬಲಗುಣಿಕೆ” (ಓತ, ೨೦೩) - ಬಲುಕುಣಿಕೆ : ೧. “ಶಾಟಿಕಾ-ಬಲುಕುಣಿಕೆ” 
(ಓತಂ. ೧೩೩) - ವಿ. ಒಂದಂ ಬಗೆಯ ಮರ : ಬಲುಕುಣಿಕೆ ಪಾದರಿ 
ಹಾಲೆ ತೇಗುಗಳ ವಿಸರ ನಾನಾವೃಕ್ಷಜಾತಿಯಿಂದೆಸೆವ ಘೋರಾರಣ್ಯ 
ಕಣ್ಗಸೆದುದು (ಸಿಗಿ. ೩೦-೪). [ಬಲು, 4 ಕುಣಿಕೆ) 
ಬಲುಗುದಿ (ನಾ). ಅತಿಯಾದ ಕುದಿತ : ಕದಡಿ ಹರಿವರುಣುಂಬುವಿನ 
ಬಲುಗುದಿಯೊಳಗೆ ನಾದಿದವು ಬಲವನು ಕದನದಲಿ ಗಣನಿಕರ ಕೊಂದವು 
ಕೋಟಿದಾನವರಂ (ರೇಪೀಮು - ೩-೩6) [ಬಲು( ಎಬಲ್ಲಿತುೂ) *-ಕಂದ್ಯಿ) 
ಬಲುಗುದುರೆ "ಬಲದಂಡೆ" ನೋ. 


ಬಲುಗುಮ್ಮು (ನಾ). ಭಾರಿಯಾದ ಭೂತ; ದೊಡ್ಡ ದೆವ್ವ: 
ತವಮ್ಮು ಬಾ ಬಲ ಬೆದಜುತದೆ  ಬಲುಗುವ್ಮನಿವನನು ಕಂಡು 
(ತೊರರಾ- ೬-೨6-೦೪).- [ಬಲು (“ಬಲ್ಲಿತ್ಮು) 3- ಗುಮ್ಮ) 

ಬಲುಗೂಳಿ "ಬಲ್ಲೂಳಿ' ನೋ. 

ಬಲುಗೆಂಪು (ನಾ). ದಟ್ಟವಾದ ಕೆಂಪು ; ಕಡುಗೆಂಪು : ಸುಳಿದಾಡುವಬ್ಬ 
ನೇತ್ರೆಯರ ಪಾದಾಂಗುಳಿಗಳವಟ್ಟ ನುದಲತಗೆಯ ಬಲಂಗೆಂಪು 
ನೆಲದೊಳೊಪ್ಪಿ ತು ಭೂದೇವತೆ ತಳೆದ ಕಂಂಕುಮಗಂಧದಂತೆ 
(ಕಂನವಿ. ೨೪-೦೨). [ಬಲು (“ಎಬಲ್ಲಿತು,) * ಕೆಂಪು] 


ಬಲುಗೆಯ್‌ «ಬಲ್ಗೆಯತ್‌' ನೋ. 

ಬಲುಗೆಯ್ಯ “ಬಲ್ಲೆಯ್ಯ'ನೋ. ` 

ಬಲುಗೆಲಸ (ನಾ). ಅತಿಶಯವಾದ ಕೆಲಸ ; ದೊಡ್ಡಕಾರ್ಯ : 
ಹಲವು ವಜಾತೇನಖಳಭುವನಾವಳಿಯ ಸೃಷ್ಟಿವಿಧಾನದಿಂ ಬಲುಗೆಲಸ 
ದೆನಗಾಯಿತು (೨ಕಾಗ. ೨೨-9೦). [ಬಲು (ಎಬಲ್ಲಿತು,) 1 ಕೆಲಸ) 

ಬಲುಗೆಲಸಿ (ನಾ). , ಬಹಳ ಕೆಲಸ ವರಾಡುವ ವ್ಯಕ್ತಿ; ಒಳ್ಳೆಯ 
ಕೆಲಸಗಾರ : “ಕರ್ಮ್ವುಠಂ ಕರ್ವೂಶೂರನೆನೆ ಬಲುಗೆಲಸಿಯಕ್ಕು” 
(ಬುಂಗರಾ. ೭೦-೦೫). [ಬಲಗೆಲಸ +- ಇ] 

ಬಲುಗೆಸಜು (ನಾ). ಹೆಚ್ಚಾದ ಕೆಸರು ; ಅತಿಯಾದ ರಾಡಿ: 
ರುಧಿರದ ಬಿಜುವೊನಲ ಬಲುಗೆಸಅ ನೆಣವಸೆಯಜ್‌ಲ ನೆಲದಲಿ ಧೊಳಿ 
ಯೆದ್ದುದು ದಳದ ಪದಹಸಿಗೆ (ಳುಣ್ಮಾಳ. ೦೨-೬)- 

[ಬಲು (ಎಬಲ್ಲಿತು,) + ಕೆಸಜು (-ಕೆಸಜಂ*್‌)] 

ಬಲುಗೆಳಿಕ "ಬಲ್ಲೆಟ್‌ ನೋ. 

ಬಲುಗೈ *ಬಲ್ಲೆಯ”' ನೋ. 

ಬಲುಗೈತನ (ನಾ). ಶೌರ್ಯ ; ಪರಾಕ್ರವಂ : ನರನ ಬಲುಗೈತನವನೀ 
ದೋಹರದ ಹೆಂಗುಸುತನವ ನೀವವಧರಿಸಿದಿರೆ ಜಗಭಂಡರಿವರಿಗೆ ಮುತ್ತೆ 
ಬಿರುದುಗಳಿ (ಕುವ್ಮಾರ್ರೋ- ೦೦-೪೩) ; ಕಂಡನವರ ಬಲುಗೈತನವನು 
ಮೇಲೆ ಕೊಂಡೆಚ್ಚು ವಜ್ರಶರದಲಿ ಖಂಡಿಸಿ ಬಿಟ್ಟ ಸರಳ ಮೂದಲಿಸ 
ಲುದ್ದಂಡ ತ್ರಿಪಿಷ್ಟಕುವತಾರ (ಪರ್ವತ. ೭-೦೪). 

[ಬಲುಗೈ (ನಬಲ್ಲೆಯ್‌) 4 - ತನ) 

ಬಲುಗೈದು "ಬಲೆಯಂದ್ದ' ನೋ. 

ಬಲುಗೈಬಂಟ (ನಾ). ಪರಾಕ್ರವಿಂಯಾದ ಸೈನಿಕ, ಯೋಧ : ಈತ 
ಬಲುಗೈಬಂಟನು (ಕುಠ್ಕಾಸ, ೨-೭೭). [ಬಲುಗೈ (ಎ ಬಲ್ಲೆಯ್‌) 4 ಬಂಟ) 

ಬಲುಗೈಯ “ಬಲ್ಲೆಯ್ಕೂ' ನೋ. 

ಬಲುಗೊಅತೆ (ನಾ). ದೊಡ್ಡ ನಷ್ಟ,- ಕೊರತೆ : ಸಾಯಬೇಕವನಲ್ಲ 
ದೊಡಾನು ಬಿಡಬೇಕು ಕಾಯವನಿರ್ವರುಳಿವುದು ನ್ಯಾಯವಲ್ಲಿದು ಬಲು 
ಗೊಅತೆ ನಿನಗೆ ಕಂಪರಾಯ (ಕುರಾಸಾಂ. ೩೪-೦೩೦) - 

[ಬಲು (ಎ ಬಲ್ಲಿತ್ಕು) 3- ಕೊಣತೆ (ಎ ಕೊಅಿಂತೆ)] 


೬೨೮೧ 


ಈ 


10 


20 


25 


«0 


ಬಲುಬಿದಿರು 


ಬಲುಗೋಲು “ಬಲ್ಲೋಲ್‌' ನೋ. 
ಬಲುಚರ “ಬಲ್ಸರ' ನೋ. 
ಬಲುತವಕ 'ಬಲುದವಕ' ನೋ. 
ಬಲುತೆರೆ “ಬಲ್ಲೆರೆ' ನೋ. 
ಬಲುದಂಡಿ (ನಾ). ಹೆಚ್ಚಿನ ಶಕ್ತಿ ; ಅಧಿಕವಾದ ಪರಾಕ್ರವಂ ; ಕಂಡು 
ಕಾಟಣ್ಣನ ರಾವುತಿಕೆಯ ಬಲುದಂಡಿಯನಾ ರಾಮನಾಥ ಕೊಂಡಾಡಿದನು 
[ ಬಲು ( ಆಬಲ್ಲಿತ್ಕು) 4 ದಂಡಿ, ] 
ಬಲುದಗಹು (ನಾ). ಅಧಿಕವಾದ ನಿರ್ಬಂಧ, - ಅಡ್ಡಿ : ಬೆಗಡು ಬೀತುದು 
ಬೇಸಜನ ಬಲುದಗಹು ಸೋತುದು (ಕುನ್ಮಾಕ. ೬-೩೨). 
[ಬಲು ( ಇಬಲ್ಲಿತ್ಮು) 4 ತಗಹ್ಮು ( ಆತಗೆಪು) 7 
ಬಲುದಡಿ (ನಾ). ಬಲವಾದ ಕೋಲು.--ದಂಡ : ಬಿಲ್ಲು ಬಲುದಡಿ 
ಹಿಡಿಚಕ್ರದಲಿ ಕಳಬಂಟ ಕಂಠವಿಚ್ಛೇದ ವಿನೋದದ ತಳವಣರೂರ ಕಾದಿಹರು 
(ಮೋಹತ. ೦6-004). [ ಬಲು (ಎಬಲ್ಲಿತ್ತು) + ದಡಿ. ] 
ಬಲುದಡಿಗ “ಬಲ್ಹಡಿಗ' ನೋ. 
ಬಲುದವಕ, ಬಲುತವಕ (ನಾ). ೧. ಬಹಳವಾದ ಆತುರ: "ಬಲು 
ದವಕಿ' ಪರಾ. ಬಲುತವಕ : ೨. ಅತಿಯಾದ ಉತ್ಕಂಠತೆ, 
ಕಳವಳ : ಇಂತೊಪ್ಪುತಿರೆ ಶಶಿ ಮದನಮೋಹಿನಿಗಾಗ ಚಿಂತೆ ಮೊಳೆತು 
ಬಲುತವಕ ಮುಂತೆಲೆದೋಟ್‌ ಕಾತುರ ಪರ್ಬಿ ವಿರಹಾಗ್ಲಿ ಸಂತತ ಫಲ 
ದೋಜ:ದುದು (ಕಂನಏಿ. ೪-೦೭೦). [ಬಲು (ಬಲ್ಲಿತ್ಕು? * ತವಕ, ] 
ಬಲುದವಕಿ (ನಾ). ಬಹಳ ಆತಂರವುಳ ವನು : ಅವೆರಡಬಲದೊಳು 
ರಾವುತರನು ಮತ್ತವರ ಹಿಂಗಡೆಯೊಳಾನಗೆಳ ಅವರ ಮಂಂಗಡೆಯೊಳೊಲಿದು 
ಚೂಣಿಯ ಬಲಂದವಕಿಗಳನು ನಿಲಿಸಿದನಂ (ಕುರಾಶಾಂ. 30-೪). 
[ ಬಲುದವಕ + - ಇ] 
ಬಲುದವಕಿಗ (ನಾ). ಎ ಬಲುದವಕಿ: ಇವರು ಕಳುಹಿದರುಚಿತದಲಿ 
ನಿನ್ನವರು ಮಸಗಿದ ಕಡಲವೊಲು ಬಲುದವಕಿಗರು ಕೋಲಳವಿಗೊಂಡರು 
ಕೋಡಕ್ಕೆಗಳಲಿ (ಕುವ್ಕಾಕ, 08-0೩) - [ ಬಲುದವಕ +4 - ಇಗ] 
ಬಲುದಸಿ “"ಬಲ್ಹಸಿ' ನೋ. 
ಬಲುದುಗುಡ (ನಾ). ಅತಿಯಾದ ದಂಃಖ ; ಬಹಳವಾದ ವ್ಯಸನ: 
ಬಲಾದುಗುಡ ಸಹದೇವನಲಿ ನಂಗಳಿಸಿತೇ ದ್ರೌಪದಿ ಸುಭದ್ರಾ ಲಲನೆಯರಿ 
ಗನುಚಿತವು ಘಟಿಸಿತೆ (ಕುನ್ಮಾರ್ರೋ. ೭-೨೨). [ಬಲು (ಎಬಲ್ಲಿತ್ಳು) 4 ದುಗುಡ] 
ಬಲುದುತ್ತು (ನಾ). ದೊಡ್ಡ ತುತ್ತು : ಎರಡು ಕೈಯನಂ ಬಲಿದಂ 
. ಮು್ಬಯೊಳೆಅಗಿದನು ಖಳ ಬೆನ್ನನೇನಂದಲ್‌ಯಸನಿತ್ತಲು ಭೀಮ ಬಲಂ 
ದುತ್ತುಗಳ ತೋಟಿಯಲಿ (ಕುನ್ಮಾಳ. ೦೦-೩) : ಎಲವೊ ನಿನ್ನಯ ಬಾಯ 
ಹವಣಿಂಗಳವಡದ ಬಲುದುತ್ತನಂಗೈಗಳಲಿ ಧರಿಸಿದೆ (ತೊರರಾ. ೩-೮-೬). 
[ ಬಲು ( ಆಬಲ್ಲಿತ್ಮು) * ತುತ್ತೂ ) 
ಬಲುದೆಪ್ಪ (ನಾ). ದೊಡ್ಡ ತೆಪ್ಪ,-ದೋಣಿ : ಹೆದ್ದೊಅಿಿಯನುಚಕಿ ತರಿಗೆ 
ದಾಂಟಿಸುವ ತೋರವಹ ಬಲುದೆಪ್ಪವಿರೆ ಮನ ಕಾಸ್‌ ಸೋರೆಯೋಡಂ 
ಹಿಡಿದು ಕಾಂ ಪಾರವೆಯು್ಹವೆನೆಂಬವನವೊಲು . . . ಕೆಟ್ಟುಹೋದೆಯೆಲಾ 
(ಏಸಪು. ೬೦-9೬). [ ಬಲು (ಎಬಲ್ಲಿತ್ತು) + ತೆಪ್ಪ) 
ಬಲುದೋಂಟಿ (ನಾ). ದೊಡ್ಡ ಕದನ : ಮಹಾಯಂದ್ವ : ಬಲುದೋಂಟಿ 
ಯೆಂದರೆಡೆಯೊಳು ನಲಿವ ಸುಭಟರಿಹರು (ಕುರಾಸಾಂ. ೫-೪೦). 
[ ಬಲು (<ಎಬಲ್ಲಿತ್ಲು) 4 ತೋಂಟ್ಮಿ (<ತೋಟಿ,) ] 
ಬಲುಪು "ಬಲ್ಬು' ನೋ. 
ಬಲುಬಿದಿರು (ನಾ). ಬಿರುಸಾದ ಬಿದಿರೆಂ : ಬಲುಬಿದಿರನುಚ್ಚಳಿಸುವಳಿ 
ಮಾಖಕೆಳಿಯ ಕಬ್ಬಾನವವುದೆ (ಕುರ್ಮಾಕ: ೩-೨6): 
[ ಬಲ್ಮು (ಎ ಬಲ್ಲಿತ್ಕು) + ಬಿದಿರ್ಕು (ಎಬಿದಿರಿ) ] 


(ಕು೦ಾಸಾಂ. ೪೨-೬೯): 


ಬಲುಬಲ್ಲು 


ಬಲುಬಿಲ್ಲು (ನಂ). ದೊಡ್ಡ ಧನುಸ್ಸು : ಮಹಾಧನುಸ್ಸ : ನಿಲ್ಲು 
ನಿಲ್ಲಾದರೆಯೆನುತ ಬಲುಬಿಲ್ಲನಂಗೂಳಿಸಿದನು ಶರೌಘವನೆಲ್ಲಿ ನಭ ದೆಸೆಯೆತ್ತ 
ಲೆನೆ ಘಾಡಿಸಿದವಂಬುಗಳು (ಕುನ್ಮಾರ್ರೋ. ೩-೪೬) ; ಸಿಂಜಿನಿಗೆಯ್ದ ಬಲುಬಿಲ್ಲ 
ಕರದೊಳಗಾಂತು ಜೇವೊಡೆದ (ಮೋಹತ. ೧೯-೩೨)- 
[ ಬಲು (ಆಬಲ್ಲಿತ್ಕು) 4 ಬಿಲ್ಲು, (ಎಬಿಲ್‌) ] 
ಬಲುಬಿಸಿಲು "ಬಲ್ಜಿಸಿಲ್‌' ನೋ. 
ಬಲುಬೆಟ್ಟ "ಬಲ್ಬಟ್ಟ' ನೋ. 
ಬಲುಬೆಡಗು “ಬಲ್ಬೆಡಗು' ನೋ. 
ಬಲುಬೆಳಸು (ನಾ). ಅಧಿಕವಾದ ಏಳಿಗೆ ; ಹೆಚ್ಚಾದ ಅಭಿವ ದ್ಧಿ : 
ಪೊನ್ನ ನಿಳಯಗಳತಿಸೊಬಗಿನಲಿ ತೊಳಗಿಹುವರಸನ ಸೌಭಾಗ್ಯದ ಬಲುಬೆಳಸ 
ನದೇನ ಬಣ್ಣಿಸುವೆ (ಕಂಠಂ, ೭-೪೬). 
[ ಬಲು (ಎಬಲ್ಲಿತ್ತು) 4 ಬೆಳಸ್ಕು ] 
ಬಲುಬೇಗೆ (ನಾ). ಬಹಳವಾದ ತಾಪ ; ಬಲುಬೇಗೆಯೊಳಗೊಳಗೆ 
ಬಲುಹು ಹೊಲಿಗೆ ಪರಾಭವದ ಕಂದೊಳಗೆ ಕಡುಹಿನ ಕಲಿತನದ ಹಳಹಳಿಕೆ 
ಹೊಗೆ ಮಹೀಶ ಹದನಿದು ನಿನ್ನ ನಂದನನ (ಶುವ್ಕಾರ. ೨-೦). 
[ ಬಲು ( ಎಬಲ್ಲಿತ್ತು) + ಬೇಗೆ ] 
ಬಲುಬೇನೆ (ನಾ). ಅತಿಯಾದ ನೋವು ; ಅಧಿಕವಾದ ವೇದನೆ: 
ಬಸಿಜ್‌ಳಿವ ಸಂಕಟದ ಬಲುಬೇನೆ ಭ್ರಾಂತಿನಿಂ ಮೈಮಜಕಿದು ಕಂಡ 
ಕನೆಸೈಸೆ (ಸಿದ್ದರಾ. ೨-೭). [ಬಲು («ಎ ಬಲ್ಲಿತ್ತು) ಬೇನೆ ) 
ಬಲುಬೇಸಗೆ (ನಾ). ಉಗ್ರವಾದ ಸೆಕೆಗಾಲ : ಮಂಜಿನ ಮೇಲುಗಾಳಿಗ 
ವುಂಟೆ ಬಲುಬೇಸಗೆಯ ಬಿಸಿಲೊಳಗೆ (ಕುವ್ಶಾರ್ರೋ- ೪-೪0). 
[ಬಲು ( ಬಲ್ಲಿತ್ಕು) *ಬೇಸಗ್ನೆ] 
ಬಲುಬೊಬ್ಬೆ 'ಬಲ್ಬೊಬ್ಬೆ' ನೋ. 
ಬಲುಭಟ (ನಾ). ಸಮರ್ಥನಾದ ಸೈನಿಕ: ಒಳಗೊಳಗೆ ಹೊಯಿದಾಡಿ 
ಹೊರಳುವ ಬಲುಭಟರನಗಿದೊಗುವ ಬಲುಗತ್ತಲೆಯ ಕೋಳಾಹಳವನು . . . 
ಅರ್ಜುನದೇವನೀಕ್ಷಿಸಿದ (ಕುವ್ಮಾರ್ರೋ. ೦೭-೪); ಹೊಳೆವ ಖಡ್ಗ ಕಠಾರಿ 
_ ಮೊದಲಾದಖಿಳಕೈದುಗಳ ಬಲುಭಟರು . . . ಸಂದಣಿಸಿ ಮೆಆದುದು 
ಪುರದ ಬಾಹೆಯಲಿ (ನಳಕ-೨-೦೦) - [ಬಲು (- ಬಲ್ಲಿತ್ಮು) + ಭಟ್ಕ) 
ಬಲುಭಾರ “ಬಲ್ಭಾರ' ನೋ. 
ಬಲುಮಟ್ಟು (ನಾ). ಅಧಿಕ ಪ್ರಮಾಣ : ಆ ನಂಬಿಕೆಗೆ ಬಲುಮಟ್ಟಿನ 
ಸಮರ್ಥನೆ 'ಇಂಗ್ಲಿಷ್‌ಗೀತಗಳ'ಲ್ಲಿ ದೊರೆಯುತ್ತದೆ (ಸಮಾರೋ. ೦೬). 
[ಬಲು (ಎಬಳ್ಲಿತ್ಕು) 4 ಮಟ್ಟು (ಮಟ್ಟ)? 
ಬಲುಮನುಷ್ಯ (ನಾ). ಪರಾಕ್ರವಿಯಾದ ಸೇವಕ : ಶ್ರೀವೀರಬಲ್ಲಾಳ 
ದೇವರಸರ ಮನೆಯ ಪ್ರಧಾನ ಬೀರೆಯ ದಂಣಾಯಕರ ಬಲುಮನುಷ್ಯ 
ಚಿಣ್ನೆಯನಾಯಕನು (ಕ್ಕು ೧೪%,6-4;3292). "ಬಲುವಾನಿಸ' ಪರಾ. 
[ಬಲು (ಎ ಬಲ್ಲಿತ್ತು) ಮನುಷ್ಯ] 
ಬಲುಮನುಸ್ಕ “ಬಲ್ಮನಂಶ್ಶ' ನೋ. 
ಬಲುಮರ 'ಬಲ್ಮರ' ನೋ. 
ಬಲುಮಳೆ "ಬಲ್ಮಳೆ' ನೋ. 
ಬಲುಮಿಣಿ “ಬಲ್ಮಿಳಿ' ನೋ. 
ಬಲುಮುಗಿಲು (ನಾ). ದಟ್ಟವಾದ ಮೋಡ : ಸುಗ್ಗಿಯ ಸಿರಿಯ ಹೊಸ 
ಬೆಳುದಿಂಗಳನು ಬಲುಮುಂಗಿಲು ಕವಿವಂತೆ ಚರನ ಬಿನ್ನಹಕರಸಿ ಮೊದ 
ಲಾಗಿರೆ ಸಮಸ್ತಸಖೀಜನದ ಮುಖಸರಸಿರುಹ ಬಾಡಿದವು (ಕಾವ್ಮಾಸ 
೪-೩೦) (ಬಲು («ಎ ಬಲ್ಲಿತ್ಮು) ಮುಗಿಲು (ಇಮುಗಿಲ್‌)) 
ಬಲುಮುಡಿ "ಬಲ್ಮೂಡಿ' ನೋ. 
ಬಲುಮುನಿಸು “ಬಲ್ಮೂನಿಸು' ನೋ. 


೬೨೮೨ 


26 


80 


ಬಲುಸನ್ನೆ 


ಬಲುಮೆ `ಬಲ್ಮೆ' ನೋ. 

ಬಲುಮೆಕಾಅ 'ಬಲ್ಮೆಗಾಅಿ' ನೋ. 

ಬಲುಮುಗಾಜಿ "ಬಲ್ಮೆಗಾಅ” ನೋ. 

ಬಲುಮೆಎಡಿ (ಕ್ರಿ); ಬೆಂಬಲವನ್ನು ಪಡೆ; ಒತ್ತಾ ಸೆಯನ್ನು ಹೊಂದಂ : 
ಆ ನರಸಿಂಹಪುರವನಾಳುವ ಭೂಪೋತ್ತಮ ಕಪ್ಪವ ಕೊಡದೆ ಮತ್ತಾಗ 
ತುರುಕರ ಬಲುಮೆವಿಡಿದು ಚಲವೆತ್ತಿರ್ದನು (ಕಂಠಂ- ೦-೨) - 

[ಬಲುಮೆ (೬ ಬಲ್ಮೆ ) + ಪಿಡಿ, 1 

ಬಲುಮೆಳೆ «ಬಲ್ಕೆಳೆ' ನೋ. 

ಬಲುಮೊಲೆ «ಬಲ್ಕೊಲೆ' ನೋ. 

ಬಲುವಗೆ “ಬಲ್ವಗೆ' ನೋ. 

ಬಲುವರದ (ನಾ). ದೊಡ್ಡ ವ್ಯಾಪಾರಿಿ,-ವರ್ತಕ : ತುರಗಬಹಿತ್ರವನಡರಿ 
ತುರುಕಬಲಶರಧಿಯ ಪೊಕ್ಕು ಬಡಗಣ ವರವಾಜಿಗಳ ತಂದೊಬ್ಬಸಿಹನು 
ಬಲುವರದನಂತಾ ಕಂಟಣ್ಣ (ಕುಂತಿಸಾಂ. 9೨-0೦). 

[ಬಲು ( ಆ ಬಲ್ಲಿತ್ಮು)*-ಪರದ್ಮ) 

ಬಲುವಲಗೆ (ನಾ). ದೊಡ್ಡ ಹಲಗೆ, -ಗುರಾಣಿ : ಮಲೆತ ಹಗೆವನ ಪಡಿ 
ಮುಖದ ಬಲುವಲಗೆಯಲಿ ಗದೆಯಿಂದ ರಾಯನ ಬಲುಹ ಬಿರುದಾವಳಿಯ 
ಬರೆವೆನು ಕೃಷ್ಣ (ಕುವ್ಶಾಗ- 3-33). [ಬಲು ( ಎಬಲ್ಲಿತು,) *-ಪಲಗೆ] 

ಬಲುವಸರ (ನಾ). ದೊಡ್ಡ ಅಂಗಡಿ : ಒಂದೊಂದು ಸರಳಿನ ಸಸಿನದಲಿ 
ಶತಸಾವಿರದ ಲಕ್ಷೋಪಲಕ್ಷಗಳ ವಿಷಮವಾನರಭಟರ ಕೊರಳಿನ ಬೆಸುಗೆ 
ಬಿಟ್ಟವು ಬಿಡುದಲೆಯ ಬಲುವಸರವಾದವು ಲಯಕೃತಾಂತನ ಸಂತೆಯಂದ 
ದಲಿ (ತೊರರಾ. ೬-೨೦-೨೪). [ಬಲು (ಆ ಬಲ್ಲಿತ್ಮು) 4 ಪಸರ] 

ಬಲುವಾತು (ನಾ). ಅತಿಯಾದ ಮಾತು: ಮಡದಿ ಮೋಹದ 
ಬಲುವಾತಲಿ ಚದುರಂಗದಡಿಯ ಮೇಲ್ಹಾಯ ಪೇಳಿದಳು (ಕಂಠಂ. 
೬-೦೦೪) - [ಬಲು (ಎ ಬಲ್ಲಿತ್ಕು) ಮಾತು] 

ಬಲುವಾನಿಸ (ನಾ). *ಬಲುಮನಂಷ್ಯೆ : ಸ್ವಸ್ತಿ ಶ್ರೀಮತು ಕೆಳಲಾದಿರಾಯ 
ಜಗದೊಬ್ಬಗಂಡ ಹೊಯ್ಸದೇವನ ಬಲುವಾನಿಸ ಸ್ವಸ್ತಿ ಶ್ರೀಮತು ಸಿತಗರ 
ಗಂಡ ಸ್ವಾಮಿದ್ರೋಹರ ಗಂಡ ಜಗದೊಬ್ಬ ಗಂಡ (ಎಕ. 1x (8), ಕನ್ನಶ. 
೨೦೬-೩; 1272)); ಬದ್ಧರದ ಬಲುವಾನಿಸರು [ಕಾಕಂ, ಮಾನಿಸರು, ವಾನಿಸದ] 
ಬಂಡಿಗಳನೊಡ್ಡಿದರಾ ನಿರಂತರ ಶರವ ತಡೆದರು ತೆಕ್ಕೆವರಿಗೆಯಲಿ 
(ಕುಠ್ಮಾಳ, ೦೦-೩೦). [ಬಲು (ಎಬಲ್ಲಿತ್ನ) *-ಮಾನಿಸ್ಯ (ಎ ಮಾನುಸ್ಯ)] 

ಬಲುವಾಸಿ (ನಾ). ಅಪಾರವಾದ ಕೀರ್ತಿ: ಮಾಸೆ ಸೀದವು ಭಟರ 
ಸುಯ್ಲೊನಲಾಸೆ ಬೀತುದು ದೇಹದಲಿ ಬಲುವಾಸಿಯಲಿ ಮನ ಮುಳುಗಿತು 
ಬರಿಗೇಕಮಂಖವಾಗಿ (ಕುನ್ಮಾಳ. ೦೩-೬). [ಬಲು (ಆ ಬಲ್ಲಿತ್ಕು) 4-ವಾಸಿ] 

ಬಲುವಿಡಿ, 'ಬಲ್ವಿಡಿ' ನೋ. 

ಬಲುವಿಡ್ಮಿ ಬಲ್ವಿಡ್ಕಿ'ನೋ. 

ಬಲುವೆಸ (ನಾ). ಶ್ರೇಷ್ಠವಾದ ಕೆಲಸ ; ಉತ್ತಮವಾದ ಕೆಲಸಗಾರಿಕೆ : 
ಎಸೆವ ಸಭಾಮಂಟಪಮ ವಸುಧೆಗೆ ಕಡುಚೋದ್ಯವೆನೆ ಜಗಂ ಬಣ್ಣಿಸೆ 
ಚಿಲ್ವೆಸೆದಿರೆ ಕರಮೊಪ್ಪುವ ಬಲುವೆಸದಿಂ ಮಾಡಿಸಿದನೆಸೆವಿನಂ 
ಮಾರ್ತ್ತ್ರ(೦)ಣ್ಡ೦ (೫9೬. 2ಸ-1. 0೩-೩೪ ; 3113). 

[ಬಲು ( ಎಬಲ್ಲಿತಂ,) ಬೆಸ] 

ಬಲುವೊನಲು "ಬಲೊ ಿನಲ್‌'ನೋ. 

ಬಲುವೊರಜೆ (ನಾ). (ಆನೆಗೆ ಬಿಗಿಯುವ) ದಪ್ಪವಾದ ಹಗ್ಗ : ತುಳುಕಿ 
ನುಗ್ಗಡಣೆಗಳ ಹಿಣಿಲಿನ ಬಲುವೊರಜೆಗಳ ಬಾರ ಸಂಕಲೆಗಳನು ಬಿಗಿದರು 
ಜೋಡಿಸಿದರುಬ್ಬರದ ಮದಗಜವ (ಕುವ್ಕಾರ್ರೋ. 

(ಬಲು («ಎ ಬಲ್ಲಿತ್ಮುು 4+ ಪೊರಜೆ] 
ಬಲುಸನ್ನೆ (ನಾ). ಬಲವಾದ ಸನ್ನೆಕೋಲು ; ಬಲಿಷ್ಠವಾದ ಎತ್ತುವ 


೩-೨) . 


ಬಲುಸರಳು 


ಸಾಧನ : ಸರಿಗ ರಕ್ಕಸ ಕಿಂಕರರು ಬೊಬ್ಬಿ ಉದು ಬಲುಸನ್ನೆಗಳಲುಕ್ಕಿನ 
ತುಆಬುಗಳಲೆತ್ತಿದರು ತೇರಿಗೆ ತಗ್ಗಲವನಿತಳ (ಕೂರರಾ. ೩-೬-೬). 
[ಬಲು (ಆ ಬಲ್ಲಿತ್ಕು) 4 ಸನ್ನೆ il 
ಬಲುಸರಳು (ನಾ). ಅಧಿಕಸಂಖ್ಯೆಯ ಬಾಣ: ಮಳೆಗೆ ತೆರಳದೆ ಕೋಡ 
ಬಾಗಿಸಿ ಕಲಿವೃಷಭ ಹೊಗುವಂತೆ ದ್ರೋಣನ ಬಲುಸರಳ ಸರಿವಳಿಗೆ ದಂಡೆ 
ಯನೊಡ್ಡಿ ದಳವಳಸಿ .. ಕಟ್ಟಳವಿಯಲಿ ಹೊಕ್ಕನು ಭೀಮ ಬೊಬ್ಬಿ 
ಅದು (ಕುತ್ಕಾರ್ರೋ. 04-೦3)- 
[ಬಲು (ಎಬಲ್ಲಿತ್ತು)) 4+ ಸರಳ್ಕು (ಎಸರಲ್‌,)] 
ಬಲುಸರಿ "ಬಲ್ಲರಿ' ನೋ. 
ಬಲುಸಾಸಿಗ (ನಂ). ಬಹಳ ಶೂರ ; ಮಹಾಸಾಹಸಿ : ಹೊಯ್ದುದನು 
ಡಂಗುರವ . . , ಈಶದತ್ತ ಮಹೋಗ್ರತರ ಬಾಣಾಸನವ ತೆಗೆದೇಟ೨ 
ಸುವ  ಬಲಂಸಾಸಿಗರು[8ಚಾಂ. ಳು]ಬಹುದೆಂದು  ಸೂರ್ಯಾಸ್ತಮಯ 
ಸಮಯದಲಿ (ಕೊಕರಾ. ೦-೦೩-೦೨). [ಬಲ್ಲು (ಎಬಲ್ಲಿತ್ಳು) + ಸಾಸಿಗ] 
ಬಲುಸೂಣ 'ಬಲ್ಲೂಟ್‌'ನೋ. 
ಬಲುಸೆಆ್‌ "ಬಲ್ಲೆಟ್‌' ನೋ. 
ಬಲುಹಳಿ "ಬಲ್ಪಳಿ'ನೋ- 
ಬಲುಹು 'ಬಲ್ಬು'ನೋ. 
ಬಲುಹುಗುಂದು (ಕ್ರಿ). ಬಲಗುಂದು ; ಶಕ್ತಿಗುಂದು : ನಲಿದು ದೈತ್ಮರ 
ಪಡೆಯನೆಲ್ಲವ ಬಲಿಹರಣ ಮಾಡುತಲು ನೋಡುತ ಬಲಹುಗುಂದದ ರಿಪು 
ಹಿರಣ್ಮಕಶಿಪುವ ನರಹರಿಯು . , . ನೋಡಾಯೆನುತಲಗಲಕೆ ಚರಣಹತಿ 
ಮಾಡೆ (ಸಂಥಶ- 6-000). [ಬಲುಹು ( ಎಬಲ್ಲೂ) 4 ಕುಂದು,] 
ಬಲುಹುರಿ (ನಾ). ಬಹಳವಾಗಿ ಹುರಿಗೊಳಿಸಿದುದು ; ಬಹಳ ಬಿಗಿ 
ಯತಾದಂದಂ : ಹರುಷ ಮಿಗೆ ಹರಿತಂದು ಬಂಡಿಯ ಶಿರದ ಹಲಗೆಯ 
ನಡರಿದನು ಬಲುಹುರಿಯ ಹಗ್ಗವ ಹಿಡಿದು ಜಡಿದನು ಹೂಡಿದೆತ್ತುಗಳ 
(ಕುನ್ಶಾಳ9ಿ. 00-೨೬). [ಬಲು (ಎಬಲ್ಲಿತ್ತು) + ಹುರ್ಕಿ ಎವುರ್ಮಿ)] 
ಬಲುಹೊಟ? “"ಬಲ್ಬೊಣ್‌ೆ' ನೋ. 
ಬಲೂತಿ (ನಾ). ವಂಶಪಾರಂಪರ್ಯವಾಗಿ ಗ್ರಾಮಕ್ಕೆ ಸೇವೆ ಸಲ್ಲಿಸುವ 
ಸುಬು ; ಹಳ್ಳಿಗಳ ಬಲೂತಿದಾರರಲ್ಲಿ ಒಬ್ಬ ಕುಂಬಾರನಿಗೆ ಬಲೂಶಿ 
ಇರುತ್ತದೆ (ಳಳಾಗ. 099). 'ಬಾರಾಬಲೂತಿ'ಪರಾ. 
[೯- ಮರಾ, ಬಲುತೇ, ಬಲೋಂತೇ 
ಬಲೂತಿದಾರ (ನಾ). ಹಳ್ಳಿಯಲ್ಲಿ ವಂಶಪಾರಂಪರ್ಯವಾಗಿ ಬಂದ 
ಕಸುಬನ್ನು ನಡೆಸಿ ದವಸ ಇತ್ಕಾದಿ ವರವರಾನಗಳನ್ನು ಪಡೆಯುವ 
ಹಕ್ಕನ್ನು ಹೊಂದಿರಂವವನು ; ಇವರಲ್ಲಿ ಹನ್ನೆರಡು ಬಗೆ. 
"ಬಾರಾಬಲೂತಿ ' ಪರಾ : ಹಳಿ ಗಳ ಬಲೂತಿದಾರರಲ್ಲಿ ಒಬ್ಬ ಕುಂಬಾರನಿಗೆ 
ಬಲೂತಿ ಇರುತ್ತದೆ (ಕಠಾಗೆ. ೦೪೮) ; ಜೋಯಿಸ, ಸೊನ್ನೆಗಾರ, ನಾದಿಗ, 
ಅಗಸ, ಮುಂತಾದ ಬಲೂತಿದಾರರು ಊರತನದ ಕೆಲಸಕ್ಕೆ ಪೂರ್ವದಲ್ಲಿ 
ಸಹಾಯ ಮಾಡುತ್ತಿದ್ದರು (0೫ರ. ೩3). 
[ಬಲೂಶಿ 4 - ದಾರ್ಮ./ಮರಾ, ಬಲುತೇದಾರ, ಬಲೋತೇದಾರ] 
ಬಲೂನು. ಬೆಲೂನು (ನಾ). ೧. “ಸರಿಸುಮಾರಂ ಗಂಂಡಾಗಿರೂವ, 
ಗಾಳಿತೂರದ ಪಟ್ಟೆಯ ಚೀಲದಲ್ಲಿ ವಾಯಂವಿಗಿಂತಲೂ ಹಗುರವಾದ 
ಅನಿಲನನ್ನು ತಂಂಬಿ, ತಾನಾಗಿ ವೆೀಲಕ್ಕೇರಂವಂತೆ ವಕಾಡಿರಂವ 
ಸಾಧನ : ಆಕಾಶಬುಟ್ಟಿ” (೫೩110: ಇಂಕು): ೨. ವಂಕ್ಯಳು 
ಬಾಯಿಂದ ಊದಿ, ಗಾಳಿಯನ್ನು ತುಂಬಿ ಆಡಲು ಬಳಸುವ 
ಬಣ್ಣಬಣ್ಣದ ತೆಳುವಾದ ರಬ್ಬರಿನ ಚೀಲ ;  ಉಸುರುಬಂರುಡೆ : 
ಮಗು ಬಲೂನು ಊದಲು ಬಾರದೆ ಅಳುತ್ತಿದೆ (ಕಂ). ಬೆಲೂನು : 
೨. ನಾವು ಸೂರ್ಯನಷ್ಟು ಗಾತ್ರದಬೆಲೂನನ್ನು ಮಾಡಿದರೆ ಅದರಲ್ಲಿ ಒಂದು 


೬೨೮೩ 


ಬಲೆಗಣ್‌ 


ಮಿಲಿಯ ಭೂಮಿಗಳನ್ನು ಹಿಡಿಸಬಹುದು (695. ೪). 
[+ ಇಂ. Balloon] 
ಬಲೆ, (ನಾ). ೧. ಪ್ರಾಣಿ, ಪಕ್ಷಿ ಮೊದಲಾದುವನ್ನು ಹಿಡಿಯಲು 

ಬಳಸುವ, ನೂಲು ಅಥವಾ ಹಂರಿಯಿಂದ ಮಾಡಿದ ಸಣ್ಣು ಸಣ್ಣ 
ಕಂಡಿಗಳುಳ | ಹೆಣಿಕೆಯ ಸಾಧನ ; ಜಾಲ ; “ಅನಾಯಃ, ಜಾಳಃ. 
ಕುವೆ:ಣೀ . ಮತ್ತ್ಯಬಂಧಿನೀ . ಈ ೪ ಬಲೆ” (ಹಣಯಂ. ೯೭.೪9೦) ; 
ಎಮ್ಮ ಪಾಸಿದ ಚಿತ್ರಪಟಮೆಂಬ ಬಲೆಯೊಳ್‌ ನಿಮ್ಮಂತಪ್ಪ ಬೆಳ್ಮಿಗಂ 
ಗಳಾಗಳೆ ತೊಡರ್ಗು೦ (60ಕ್ರ- ೩-೪ವ) ; ದಗದಗಲದ ಬಲೆಯನಗಲ 
ಬಲ್ಲವರ ಕಾಣೆ ಮುಗಿಲುದ್ದಂಬರವನುಗಿಯ ಬಲ್ಲವರ ಕಾಣೆ (೪ದವ- 
69-೩0), ಬಿಡು ನಾಯಂ ಪೊಸಪುಲ್ಲೆಗೊಡ್ಡು ಬಲೆಯಂ. . . ಎಂದು 
ಬೊಬ್ಬೆಗುಡುತು೦ ಬಂದರ್‌ ಪಲರ್‌ ಧೀವರರ್‌ (ಇದ್ಕಲ ೨-೩೦). ೨. 
ಕೇಶಾಲಂಕಾರಕ್ಕಾಗಿ ಉಪಯೋಗಿಸಂವ ಬಲೆಯಂತಹ ಒಂದು ' 
ಅಲಂಕಾರಸಾಧನ : ಮುಡಿಯ ಮುತ್ತಿನ ಬಲೆ ಮುಂಗುರುಳೊಳು 
ಬಿಗಿವಡೆದಿಹ ಮಣಿಯ ಕುಚ್ಚುಗಳ . . . ಕಡುಚೆಲುವೆಯರೆಸೆದಿಹರು 
(ಕಂನವಿ- ೩-೦೦೪), ೩. (ಆಲಂ) ಮೋಸ; ವಂಚನೆ; ಕಪಟ: 
ಈ ಪುಲಿಯುಮತ್ಕಾಚಾರಮಾಗಿರ್ದುದು ಇದಆ ಬಲೆಯೊಳ್‌ ಸಿಲ್ಕವೇಡ 
(ಶಂತಕಂ- ೨೩೩-೬); ಈಗಳೀ ದಾನವನ ಬಲೆಯಲಿ ತಾಗಿ ಸಿಲುಕಿತು ನಮ್ಮ 
ಮೋಹರ (ಕುಪ್ಮಾರ್ರೋ- ೦೬-೨೪); ನೆರೆದಿಳಾಮಂಡಲದ ರಾಯರು ಬೈದು 
ಭಂಗಿಸುತಾ ವಿದೇಹಜನ ಬಲೆಯನೊಡ್ಡಿದನಿವನು ಲುಬ್ಬಕತಿಲಕನೋ 
ನೃಪರುಹಿಯೊ ಸಾಕಿವನೊಳಗೆ ಮಾತೇಕೆನುತ ಮಿಗೆ ಮೊಲ್‌ದೆದ್ದರಲ್ಲಲ್ಲಿ 
(ಕೊರ. ೦-೦೩-೨೪). 

ಬಲೆಗೆ ಬೀಳು ೧. ಬೇಟೆಗಾಗಿ ಹರಡಿದ ಬಲೆಯಲ್ಲಿ ಸಿಕ್ಕಿಕೊಳ್ಳು: 
ಹೊಲಬುದಖ್ಬದ ಹುಲ್ಲೆ ಬೇಡನ ಬಲೆಗೆ ಬಿದ್ದಂತಾದೆನೈ (ಕುಣ್ಮಾಸ- 
09-033); ಹೊಲಬುದಪ್ಚಿದ ಹಾಲ್ಲೆ ಬೇಡನ ಬಲೆಗೆ ಬಿದ್ದಂತಾಗೆ ನಳನೃಪ 
ಕಿಲಕನೆಂದನು ಮನದ ದುಗುಡದಿ ತನ್ನ ನಿಜಸತಿಗೆ (ಕಳತ. ೪-೩೭). ೨. 
ಪ್ರಭಾವಕ್ಕೆ ಒಳಗಾಗಂ : ದೋಹಿಗಳ ರಹಸ್ಕವನ್ನೆಲ್ಲ ತಿಳಿದ 
ವೆೊನೆಗಾರ, ಗುಂಡಪ್ಪನಿಗೆ ನಂಬಿಕೆಯುಂಟಾಗುವಂತೆ . . . ವಾತನಾಡಿ 
ದಾಗ, ಗುಂಡಪ್ಪನು ಆ ಬಲೆಗೆ ಬಿದ್ದು. ತನ್ನ ಪಕ್ಷದವರ ಮಂತ್ರ 
ತಂತ್ರಗಳನ್ನೆಲ್ಲ ಮೊನೆಗಾರನ ಕಿವಿಗಳಿಗೆ ಪ್ರಕಟಮಾಡುವನು (ಸಂಸಳ. ೦೦೦); 
ನಿಪುಣಿಕೆ ಈ ಜನಗಳ ಬಲೆಗೆ ಬಿದ್ದಿರಬಹುದೆಂದು ನನಗೆ ಸಂದೇಹವಾಗಿತು_ 
೫8೮: 083). ಬಲೆಯ ಬೀಸು - ವಶಪಡಿಸಿಕೊಳ್ಳಲು ಪ್ರಯಂತ್ಲಿಸು; 
ಸ್ವಾಧೀನಕ್ಕೆ ತಂದುಕೊಳ್ಳಲು ಹಂಚಿಕೆ ಹೂಡು : ನುಡಿದವಧಿ ಹದಿ 
ಮೂಜು ವರುಷದ ಹೆಡತಲೆಯನೊದೆದೆದ್ದು ನಮ್ಮಾ ಪೊಡವಿಯರ್ಧಕೆ 
ಬಲೆಯ ಬೀಸದೆ ಬಿಡುವರೇ ಬಳಿಕ (ಕುಠ್ಮಾ9. ೨೦-೨೩) - ಬಲೆಯಲ್ಲಿ ಬೀಳು... 
೧. ಬೇಟೆಗಾಗಿ ಹರಡಿದ ಬಲೆಯಲ್ಲಿ ಸಿಕ್ಕಿಕೊಳ್ಳು : ಬಹಳ ಮಾನು 
ಗಳು ಬಲೆಯಲ್ಲಿ ಬಿದ್ದಿವೆ (ರಂ). ವಿ. ಜಾಲದಲ್ಲಿ ಸಿಕ್ಕಿಕೊಳ್ಳು : 
ಮುಗ್ಧನಾದ ಬಾಲಕ ವಂಚಕರ ಬಲೆಯಾಲ್ಲಿ ಬಿದ್ದನು (ಕೂತಿ). 

[ದೇ.॥ ತಮಿ, ವಲೈ: ಮಲ. ತೆಲು. ವಲ; ಕೋತ. ವಲ*; ತೊದ, 
ಪಲ್‌ ; ಕೊಡ. ತುಳು. ಬಲೆ; ಗದಬ. ವಲ್ಲ; ಗೊಂಡಿ, ಒಲ್ಲ] 


40 ಬಲ್ಲೆ ಬಳ್ಳೆ (ನಾ). ಒಂದಂ ಬಗೆಯ ಸಸ್ಯ; ಕಳ್ಳಂಗಡಲೆ; “ವಾರಾಹೀ- 


48 


ಬಲೆ” (೬89: 09): “ಹೆತ್ತುತ್ತಿ, ಹೆತ್ತುಟ್ಟಿ, ಕಿಸಂಗಿ, ವಿಷಗುಂಬಳ, 
ಬಲೆ, ಬಿಟ್ಟರಳು, ಬೆಣ್ಣೆಗರಗ, ಭೇದ” (ಕಂ: 090). ಬಳ್ಳೆ: 
ಬಳೆಯಂ ಬಜೆಯುಮನೊಂದಿರೆ ತಿಳತೈಲದೊಳಟ್ಟು ಪೂಸಿ ತಿಮಿರ್ವದು 
ಬಜೆಯಂ ಬಟಕಿಯಂ ವಿಸಿಸುವುದಂತಾ ಬಳೆಯ ಕಪಾಯಮನೆ ಬಾಲಕಂಗೆಣೆ 
ವಪಾಣ್ಣುಂ (ಊಳೋಶ. ೪-೦೮9). (ಸಂ. ಬಲಾ] 

ಬಲೆಗಣ್‌ (ನಾ). ಬಲೆಯಲ್ಲಿರುವ ಕಣ್ಣು; ಜಾಲದ ರಂಧ್ರ: ಪಲ 


ಬಲೆಗಾರೆ 


ವಾಳಾಪದೊಳೇನೊ ಚೆಲ್ವಣುಗೆನಂ ಕಟ್ಟಳ್ಳಆಂದೆತ್ತಿ ಪೆಂಪಲರ್ವನ್ನಂ 
ಬಿಗಿದಪ್ಪದಿರ್ದ ಬಂಜೆದೋಳ್ಳೋಡದಿರ್ಪಲರ್ಗಣ್ತೂಂ 
ಬಲೆಗರ್ಣ (ವೃಷವಿ. ೨-೩೨)- [ ಬಲೆ, 4° ಕಣ" ] 

ಬಲೆಗಾರ `ಬಲೆಗಾಜಿ' ನೋ. 

ಬಲೆಗಾಅ. ಬಲೆಗಾರ (ಣಾ). ೧. ಜಾಲವನ್ನು ಬಳಸುವವನು:; ಬೆಸ್ತ: 
“ಜಾಲಿಕ, ವಾಗುರಿಕ _ಬಲೆಗಾಅ” (ನಾಕ. 4): ವರ ಕಮುಠ ಮತ್ತ ಂಗಳಂ 
ನಿಜಕರದಿನೇಕೋದಕದೊಳೊಡರಿಚಿ ಪಿರಿಯ ಗಾಳವನಿಕ್ಕುವಾ ಬಲೆಗಾಜನುಂ 
ತಾನೆ (8ಸಪು: ೨೦-೨೪); ಸಮ್ಮುಗಾಜರ ಬಣಿಗಾಜರ ಪರದರ ಕ್ಷತ್ರಿಯರ 
ಪಾರ್ವರ ನಾಡಿಗರೊಂದು ಜಂಗುಳಿ (ಊತುಕೃ. ೭-೧೪) - ಬಲೆಗಾರ : ೧. 
“ಕೈವರ್ತಃ.ದಾಶಃ. ಧೀವರಃ _ಮಾನುಗಳನ್ನು ಹಿಡಿಯುವ ಚಿಸ್ತರವರ 
ಹೆಸರು, ವಿಸಾನಿನ ಬಲೆಗಾರರು ಅಂದರೆ ಪಾಶವಾರ" (ಸಿಂಾಂತಿ. 60) - ೨. 
ಬಲೆಯಿಂದ ಮೃಗ. ಪಕ್ಷಿಗಳನ್ನು ಬೇಟೆಯಾಡುವವನು ; ಬೇಡ: 


ನಳಿತೋಳ್ಲಾಂ 


“ವಾಗುರಿಕಃ, ಜಾಲಿಕಃ .. ೨ ಮೃಗದ ಬಲೆಗುರನ ಪೆಸರು” 
(ಸಿರ್ಮಾಂತಿ, ೩೦೨). (ಬಲೆ, + _ಕಾಲಿ] 
ಬಲೆಗ್ರಾಮ (ನಾ). ಒಂದು ಊರಿನ ಹೆಸರು: ಗೋಪರಾಷ್ಟ್ರ 


ಸೋದ್ರಜ್ನುಃ (ಇರ. 7%, ೦೨೪-೦೮; 


ವಿಷಯಾನ್ತೆ[:] ಪಾತಿ ಬಲೆಗ್ರಾಮಃ 
7ನೆಯ ಕಠ): (ಬಲೆ, + ಗ್ರಮ) 

ಬಲೆದೊಡಕು (ನಾ). ಜಾಲದಿಂದ ಸಿಕ್ಕಿ ಬೀಳಿಸಂವ ಬಂಧನ: 
ಸಂಯೋಗದ ಸುಖ ಮೈಯುಂಡವಂಗೆ ಲೋಕದ ನಚ್ಚುಮಚ್ಚಿನ ಬಲೆ 
ದೊಡಕಂ ತಪ್ಪದು (ಮರೇವ. 3೪೭-೬೪). [ಬಲೆ *ತೊಡಿಳ್ಳು(< ತೊಡಂಕ್ಕು) | 

ಬಲೆಬೆತ್ತ (ನಾ). ಒಂದ ಬಗೆಯಂ ಬೆತ್ತ : “ನುಯಿಬೆತ್ತ. ಬಲೆಬೆತ್ತ” 
(14. ೨೬); ಬಲೆಬೆತ್ತ, ನಾಯಿಬೆತ್ತ (ಮಸಗಿ: ೦೩-೨6೦). 

[ ಬಲ್ಮೆ + ಬೆತ್ತ] 

ಬಲೆವಣೆ (ನಾ). ತುರು ಬಿನ ಬಲೆಯಂಲ್ಲಿ ಪೋಣಿಸಿರುವ ಅಲಂಕಾರದ 
ಮಣಿ: ವೀರಮುದ್ರಿಕೆ ನೂಪುರ ಕಾಂಚಿಯ ದಾಮ ಹಾರ ಪದಕ ಹತ್ತ 
ಕಟ್ಟು ತೋರಮುತ್ತಿನ ಬೊಟ್ಟು ತುಣುಬಿನ ಬಲೆವಣಿ ಸೇರಿ ಕಣ್ಣೆಸೆದು 
ವವರಿಗೆ (ಳುಂಸಾಂ. ೩೬-೦೫೭) - [ ಬಲ್ಲೆ + ಮಣ್ಣಿ) 

ಬಲೆವಟ (ಕ್ರಿ). ಬಲೆಯನ್ನೂ ಕತ್ತರಿಸಂ; ಜಾಲವನು iA ಹರಿದು 
ಹಾಕು: ದ್ರವ್ಮಲಿಂಗಿಯಾಗಿರ್ದ ಪುಪ್ತದಾಡನೆಡೆವೆತ್ತು ರಾಗಿಸಿ ಬಲೆವಜ್‌ದ 
ಕೊಂಕನಂತೆ ಮನೆಯೆ ಗುಜ್‌ಯಾಗಿರ್ಪದುಂ (ರರ್ಮಾಮ್ಮು,. ೭-೧೬೪)- 

[ ಬಲ್ಲೆ * ಪಣ] 

ಬಲೆವೀಸು (ಕ್ರಿ). (ಮಾನಂ. ಪ್ರಾಣಿ, ಪಕ್ಷಿ ಮೊದಲಾದಂವನ್ನು 
ಹಿಡಿಯಲು) ಬಲೆಯನ್ನು ಹರಡು ; ಜಾಲವನ್ನು ಒಡ್ಡು ; 
ಬಲೆವೀಸಿ ಪುಲ್ಲೆಯಂ ಕೆಡಪು ಕಡಂಗಿ ಪೊಯ$* ಪುಲಿಯಂ . . . ಎಂಬ 
ರವಂ ಪಿರಿದಾಯ್ತರಣ್ಕದೊಳ* (ಕಾ8ಕೇ.3-09): ಸಂಜಿವರೆಗಂ ನೀರುಳ್ಳ 


ತಾಣಂಗಳೊಳ* ಬಶೆವೀಸುತ್ತಿ ನವೀನಮಾನಮನದೆಂತುಂ ಕಾಣದೆ 
, . ೬ ಪುರಪೂರ್ವಾಶಾನದೀವಾರಿಯೊಳ್‌ ಜಾಲಮನಿಕ್ಕುತುಂ ಸೆಳೆಯೆ 


(ವೃಷವಿ, ೧೬-೪೨): ಬಲ್ಲೆ * ಬಿ:ಸು,] 
ಬಲೆಹುಲ್ಲು (ನಾ). ಒಂದು ಬಗೆಯ ಹುಲ್ಲಂ: “ಬಲೆಹುಲ್ಲು, ಮರ 
ಹಾಸ್ತಿ” (ಸಸ್ಮಕಿ. ೦೨೬). ([ಬಲೈ*- ಹುಲ್ಲು (ಪುಲ್‌) ] 
ಬಲೋದ್ಧತೆ (ನಾ). ಬಲದಿಂದ ಉಂಟಾದ ಗರ್ವ: ಪರಾಕ್ರಮದಿಂದ 
ಉಂಟಾದ ಸೊಕ್ಕು : ತಾಯೆ ನೀನವಧಲಸು ಪೇಳ್ದ ನುಡಿ ಪುಸಿಯಲ್ಲ 
ವತಾಯೆ ಎನ್ನಾಧೀನ ಮಂದ್ಬಲೋದೃತೆಯಿಂದೆ ಪ್ರೀಯವಮುಪ್ಪಂತೆಸಗಿ 
ಮೋಹಿಸುವುದಿದು ತಥ್ಮ್ಯ ಮತ್ಬೇರಣೆಯ ಮಾರದೆ (ವಂಕಾರಾ- ೨-೩೪-೬೪). 
(ಸಂ. ಬಲೋದ್ವತಾ] 


ಒಬಲೋದ್ಬಂದಿ (ನೂ). ಹಿಂಸೆ : ತೊಂದರೆ : ಮಹಾಕೋಪೋದ್ರೇಕದಿಂದ 


೬೨೮೪ 


೩30 


ISAS ESR 


80 


40 


4% 


ಬಲ್ಮಣಿ, 


ಬಲೋದ್ಧಂದಿ ಜುಲುಂ ಮಾಡೋಣ ೩ ತಿಂಗಳ ಪರ್ಯಂತರ ಅಥವಾ 
೫೦೦ ರೂಪಾಯಿ ಜುರ್ಮಾನೆ (ಗ್ರಾಕಾಳ. ೧೯). (ಮರಾ. ?] 


ಬಲೋನ್ಮತ್ತ. ಬಳೋನ್ಮತ್ತ (ನಾ). ಪರಾಕ್ರಮದಿಂದ ಗರ್ವಿಷ್ಮ 
ನಾದವನು : ಸಾಮರ್ಥ್ಯದಿಂದ ಸೊಕ್ಕೆದವನು : "ಬಲೋನ್ಮತ್ತತೆ' 
ಪರಾ. ಬಳೋನ್ಮತ್ತೆ : ಚಿಳಾವರ್ತರ್‌ . . . ತಿಳಿನೀರಂತಪರಜ೦್‌ 


ಬಳಾವಷ್ಟಂಭಂಗೆಟ್ಟಡಿಗೆಜಗಿ ಕಂಡರ" ಪಿರಿಯನೊಳ್‌ ಬಳೋನ್ಮತ್ತಂ ಡಲ್‌ 
ದುರ್ಬಳಮಿಭಹಯಾನೂನರಬಳಂ (ಕಾತಿವು. ೦೧-೫೫). [ಸಂ.] 
ಬಲೋನ್ಮತ್ತತೆ (ನಾ). :ಬಲೋದ್ಧತೆ : ಭೀಮನ ಈ ಬಲೋನ್ಮತ್ತತೆ 


ಯನ್ನೂ ಬಾಹುಗರ್ವವನ್ನೂ ನೋಡಿ ಹನುಮಂತನು ಮನಸ್ಸಿನಲ್ಲಿಯೇ 
ನಕ್ಕು . . . ಎಂದನು (ಕಕರಾ, ೦8೨). [ಸಂ. ಬಲೋನ್ಮತ್ತತಾ] 
ಬಲೌಘ (ನಾ). ಸೈನ್ಯದ ಗುಂಪು ; ಸೇನೆಯ ಸಮೂಹ: 


ಕಾಲಾಗ್ನಿಯಂತೆ ಇಟ್ಟಣಿಸುತ್ತೆ ೈದುವ ಸುವೇಗನ ಬಲಾಘಕಿದಿರಿಟ್ಟು ನಿಂದಂ 
ಭೀಮನುತ್ಸಾಹದಿಂದೆ (ತೈವಿಎಲಿ - ೪-೨೫೯): ಕುಶಂ ಬಳಿಕ ವಿಜ ಹಸ್ತಲಾಘವ 


ದೊಳಲ್ಲಿರ್ದರಂ ಸದೆದು ಲವನಂ ಬಲೌಘಮೊತ್ತಾಯದಿಂ ಮುತ್ತಿ 
ಕೊಂಡಿರ್ದ ಕೋಲಾಹಲವನಾಜಾಸಿದನ: (ಕೈಮಿಥಾ- ೨೦-೬೦). 
ಬಲ್ಯ. ಓಘ) 
ಬಲೃಣ್ಮಿ, ಬಲುಕಣಿ (ನಾ). ೧. ಬಹಳ ಶೂರನಾದವನು ; ಮಹಾ 
ಪರಾಕ್ರಮಿ: ಬಲಿಷ್ಠ: ಸವಂರ್ಥ : ಕಣಿಯಂ ಶೌರ್ಯಾಭಿಮಾನಕ್ಕೆಡ 
ಅ5ದ ರಿಪುಸೈನ್ಮಕ್ಕೆ ಸಂಗ್ರಾಮದೊಳ್‌ ಬಲ್ಕಣಿಯಂ . . . ಸಾಮಂತಚೂಡಾ 


ಮಣಿಯನಣಿಯರಂ ಬಂದು ಕಂಡಲ ಸುರೇಂದ್ರ೦ (ಕಂಕಣ. ೬-೪೩); ಗುಣ 
ನಿಧಿ ನಂದಿವರ್ಧನನ ನಾಡುವನಾಳ್ವೆ ಸಕೆಯ್ಸಿ ವಿಶ್ವ ಧಾರಿಣಿಯವಜ್ಞೆಗೆಯ್ಮದೆ 
ನಗಂ ಬೆಸಕೆಯ್ವೊಡೆ ಪಾಳಿಸಾಂತ ಬಲೃ್ಯಣಿಯನಘಾರಿಯಂ ತವಿಪ ಕಾಲ 
ಮದಿನ್ನೆನಗೆ (83032. ೯-೦೦೫); ಫಣಿರಾಜಂ ಬಾರಿಯಿಟ್ಟಟ್ಟಿದೊಡನು 
ದಿನದಿಂ ಬರ್ಪ ಸರ್ಪಂಗಳಂ ಬಲ್ಮಣಿ ತಾರ್ಕ್ಷ್ವ್ಯಂ ಭಕ್ಷಿಸುತ್ತೂಂ ಮಳಯಗಿರಿ 
ಯೊಳಿರ್ಪಂ (ಕಾಶ್ಯಾನ. ೪00). ೨. ನಿಪುಣ ; ನಿಷ್ಣಾತ ; ಪರಿಣತ : 
ನಾಲ್ಕುಮುಪಾಯದ ನುಡಿಗಳ ಸಿಲ್ಕಾಸಿಲ್ಕಿಗಳನೆಯ್ದೆ ನುಡಿದೈ ಕ್ರಮದಿಂ 
ಬಲ್ಯಣಿಯ್ಕೆ ನಯದೊಳ್ನುಡಿಯಲ್ಕೊಂಕಂ ಕಲ್ವುದಲ್ತೆ ನಿನ್ನೊಂದಿಗರೊಳ್‌ 
(ಕಾಂತಿತ್ರ. ೩-0); ನಾಲ್ಕೆಂಬ ವೀಥಿಯೆಡೆಯೊಳ* ನಾಲ್ಕಲ 
ಅಕೊಳೆ  ವರಾಜಅಿಂದಂ ಕೊಳ್‌ ನೀಂ ಸಿಲ್ಕಿಲ್ಲದೆ ಕೂಡಯ್ದಂ ಬಲ್ಯಣಿ 
ನೀನಯ್ಲೂಗೆಯದ್ದ ಕಳೆ ಪಡೆದನಿತಂ (ಅಟ್ಲನು. ೧೨-೬೦): ೩. ಬಲಿಷ್ಠ 
ವಾದುದು; ಸನುರ್ಥವಾದುದು; ಪ್ರಬಲವಾದುದು : ಗುಣವಂತಂ 
ಸತ್ವಗುಣಾಗಣಿತಂ ನಿರ್ವಳಿನದಶನನಾಯುಷ್ಯಂ  ಬಲ್ಕಣಿಯಿರ್ಪತ್ತ 
ಯ್ಹಬ್ಧದೆ ಕ್ಷಣಮಾತ್ರಕ್ಕಟ್‌ವುವು (ಅಕ್ಕಣಾ. ೬-39): ೪. ಪವಿತ್ರವಾದ 
ಸ್ಥಳ: ಅಣಿವಿಣಿಗೆಯಾ ಧರ್ಮ ಮನಣಿಯರಮಳಿಣೊಂಗೆ ಪೆಜಿತು 
ಗತಿಯಿಲ್ಲೂ ಬಲ್ಕ್ಮಣಿ ವಾರಣಾಶಿಯೊಳ್ಳಸುವುಂ ಬ್ರಾಹ್ಮಣರನಳಿದನಜಿಗುಜಿ 
ಗಿಳಿದ (ಸ9೩ಇ: ೩೫: ೦೯-8೬; 1೧15), ಪೆರತು ಗತಿಯಿಲ್ಲೂ ಬಲ್ಕಣಿ 
ವಾರಣೇಸಿಯಲ್‌ ಬ್ರಾಹ್ಮಣರುಂ ಪಸುಗಳ್ಳನಳಿದನಜಗುಜಿಗಿಳಿದಂ 
(ಎಳ. ೫1. 890. ೧೫೩-೩೫; 1089). ೫. ಪರಾಕ್ರಮ; ಸಾಮರ್ಥ್ಯ ; 
ನೀನಿನಿಸಾನುಂ ಬಲ್ಮಣಿಯ ಗಂಡನೆ (ಬಂಹಂ. ೬-80 ರ). ಓ. (?): 
ನಿನ್ನಂ ಕೊಟ್‌ದ ದಕ್ಕ ಬಲ್ಕಣಿಯನೊತ್ತಿದಂತೆ ನುರ್ಗು ಮಾಡಮೆಂ 
ಬಾಯೆನೆ (ಬಂತಂ. ೬-80 5). ಬಲುಕುಣಿ : ೨. ಬಲುಕಣಿಗಳಿವದಿರನು 
ಕರಿ ಮುಂಕೊಳಿಸಿ ಕೆಡಹಿತು (ಕುವ್ಮಾರ್ರೋ: ೩-೨೪); ಫಣಿವಿಭೂಷಾ:ಧಾ 
ಸಂರರ ಬಲುಕ(ಾ೫9ಂ. ಗಣಿಯ ಬವರವನಸುರಕುಲಭೀಷಣ ಹಿರಣ್ಮ 
ಕರದಟು ಮಿಕ್ಕುದು (ಕೊರಂ. ೬-೦೭-೩೯). ೭. ಆಶ್ರಯುವಾಗಿರಂ 
ವವನು ; ನೆಲೆಯಾದವನು: ಗುಣಜಳನಿಧಿ ತೇಜದ ಬಲುಕಣಿ 

ಸಾಮಾಸಿಗವಂಶಾಗ್ರಣಿಯನೆ ವಿಭುಮುಲ್ಲಿಕಾರ್ಜ್ಞನಂ ರಂಜಗುವಂ (೬೪೩3. 


ಮಾಜಿ 


ಬಲ್ಮಣ್ಣಿ 


(ಬಲ್ಸ( ಬಲಿತು) *ಕಣ್ಮಿ./ತುಳು. ಬಲ್ಯಡಿ, ಬಲ್ಲಡಿ] 
ಬಲ್ಕಣ್ಣಿ (ನಾ). ಒಂದು ಬಗೆಯ ಮರ (7): ಪನದಕ್ಷಿಣಸ್ಕ ದಿಸಿ 
ಬಹುಶ್ನುಹಿಯೆ ಬಲ್ಮಣಿ ವೃಕ್ಷಮೆ ಪುನಪಶ್ಚಿಮ ಮುಖದೆ ಸನ್ಹ ಬಹು 
ಮೂಲಿಕಪೆನ್ತಿಯ . ಕೂಡಿತ್ತು ಸೀವಹಿನ್ತರಂ 
466). I?) 
ಬಲ್ಕಣಿತನ (ನಾ). ೧. ಶೌರ್ಯ ; ಪರಾಕ್ರವಂ : ಅಣೆದುರ್ದು ತೋಜಿ? 
ಬಿಡೆ ಬಲ್ಕಣಿತನದಿಂದಭಿನಿಷಾದಿಗಳ್‌ ಜವದಿಂದಂ ಮಂಣಿಗಳೆಆಂಕೆಗಳಾಗಿರೆ 
ರಣಾಗ್ರದೊಳ್‌ ಪಿಡಿದು ಮನ್ಮನದ್ವಿರದಂಗಳ್‌ (ವರ್ರಮಾ- ೪-೭೨). ೨. 
ರಭಸ ; ಜೋರಂ : ಕಣಿಕಮನಾಜ್ಯದಿಂ ತೊಡೆದು ಮೋದಿಸಿ ದಿದ್ದಮಂ 
ಮಾಗೆ ಪೊಯ್ದು ಬಲ್ಮಣಿತನದಿಂದಮೊತ್ತಿ ಮಿದಿದು (ಊಕೋಪ.- ೪-೦೫)- 
೩.ಧೈರ್ಯ : ತತ್ಕ್ಯುಮಾರತಾಪಸರ್‌ ತಾವುಮೊಳೆಗಆ್‌ಯದೆ ತಜ್‌ಸಂದು 
ನಿಂದು ನಿರವಧಿಧೈರ್ಯನಿಧಿಯಪ್ಪ ನಾಭಿನಂದನನ ನಿಯಮದವಸಾನಮಂ 


XN. ೨96-3೨೩: 1228). | 


(ಎಳ. 7, ೦-೨೪; 


ಬಲ್ಯಣಿತನದಿಂ ಕೆಲವು ದೆವಸಂಬರಂ ಪಾರ್ದು ತೀರ್ವುದುಂ (ವರ್ಶಷ್ಟ` 
೦0-೪0 ನ). [ಬಲ್ಕಣಿ, + - ತನ] 
ಬಲೈ. ಬಲಿಕೆ (ನಾ). ೧. ಜೋರು ; ರಭನ : ಭೂರಮಣ 


ಹತ್ತಿರಕೆ ಬಂದು ತಾಗಿದ ಸರಳ ಬಲ್ಕೆಯಿಂ ಕಿತ್ತು ಸಗ್ಗಳೆಯುಬಕದಿಂದ 
ಜೋರಿಡುತಿರ್ದ ನೆತ್ತರಂ ತೊಳದೊರಸ. ವುಗವಚರೆ ಮಾನಿಸರು 
ಕ್ರೀಡೆಯಿಂ ನೊಂದಿರೆದಂ (ತುರಂಗ. 00-04). ಪಿ. ದೊಡ್ಡದಾದುದು ಗ 
ಾರಿದಾದಂದಂ : 
ಆಧಿಕೃ : “ಬೃಂಹಸ್‌, ಬೃಂಹಿಃ, ಬೃ೦ಹಂಃ, ಬೃಂಹಣಂ, ಬೃಂಹಿ3ಂ, 
ಈ ೫ ಬಲಿಕೆ' (ಕಾಕಕ್ಕ. ೬೭) ; ಮಲಂ ಪಿಂಗಿದಂಗದೊಳು ಶೆ 
ಮೂಲಮಲಮಿಹುದು ಮೇಣ್ಮಲ ತೊಲಗಲಾ ದೇಹದ ಹಂಗೂ ಮತ್ತೇಕೆ 
ಮಲಬಲಿಕೆಯಿಂ ರಾಜಿಸಿರ್ಪಂಗಕ್ಕೆ ಲಿಂಗಸಮವಾದ ರುದ್ರಾಕ್ಷಿ ಭಸಿತಂಗಳಂ 
ಧರಿಸಿಯಾ ದೇಹ ಸಹ ನೀವು ತಲ್ಲಿಂಗವ ಪಿದಿಯಲಕ್ಕುಮೆ (೪ಳೋಪು.೬-೬೩)- 
೪. ಬೆಳವಣಿಗೆ ; ಅಭಿವೃದ್ದಿ ; ಏಳಿಗೆ : ಇಕ್ಷುದಂಡ ಬಲಿವುದಕ್ಕೆ 
ಮೊದಲೆ ತನಿರಸ ಬಹುದೇ ನಾನು ನೀನೆಂಬುದಕ್ಕೆ ಸ್ವಾಣುವಹುದಕ್ಕೆ ಭಾವದ 
ಬಲಿಕೆ ಇನ್ನಾವುದೋ (ಕೋಳಿಮಾ, 3೨-೨೦೫) ; ಶಿಲೆಯ ಪ್ರತಿಷ್ಠೆಯ ಮಾಡಿ 
ತನ್ನ ಒಲವರ ವಿಶ್ವಾಸದಿಂದ ಬಲಿಕೆಯನಲ್‌ವುದು ಶಿಲೆಯೊ ಮನವೊ 
(66ರ. 900-0808) ; ಬೆಳೆದೆ ನೀನಾ ಸೂತಕವ ಹೊತ್ತು ಉದರದೊಳು 
ಬಳಿಕ ಹೊಲೆ ಮಾದುದಾಕಿಗೆ ನಿನ್ನ ಬಲಿಕೆಯೊಳು (ರಕ್ಷಾರೋ. ೪-೨೦). 
೫. ಬಲಿತಿರುವಿಕೆ; ಗಟ್ಟಿಯಾಗಿರುವಿಕೆ ; ಬಿರಂಸಾಗಿರುವಿಕೆ : ಬಲಿಕಿಗೆ 
ಮೊದಲು ಅಡಕೆ ಮೆದುವಾಗಿರುತ್ತದೆ (ಕೂ). "ಬಲಿಕೆಅನ್ನ' ಪರಾ. 
೬. ಪರಿಣತಿ; ಪ್ರೌಢಿಮೆ: ನಲಿದಾಡುತೆಯ್ತೆಂಡಂ ಸಖಲಾಜನೆಂಬುದೊಂದೆ 
ಳೆಗೂಸು ಕೈಯೊಳು ಪಿಡಿದು ಗಿಲಿಕೆಮ  ಕೋಲನಿತ್ತಯ್ಯ್ಮಗೆಗಿತಿದು 
ಬಲಿಕೆಯ ಮೆಚ್ಚಲೈಯೆಂದ (968: ೪೬-೦೨೬) ; ಪರರಂ ಜಯಿಸ 
ಬೇಕೆಂದೇ ಕಲಿತಿರಲ್ಲದೆ ನೀವು ಮುಕ್ತಿಗೆ ಕಲಿತುದಿಲ್ಲಂ ನಿಮಗೆ ಶಾಸ್ತ್ರದ 
ಬಲಿಕೆಯುಳ್ಳೆವರೆನಿಸಿಕೊಂಬುದೆ. ಮುಕ್ತಿಯೆಂದಿಹಿರಿ (ಶಂಕರಾ. ೦೨-೪). 
*ಬಲಿಕೆವಂತ' ಪರಾ. ೨. ರಚನೆ; ಮಾಟ; ನಿರ್ವಾಣ: ಅದು 
ತೃಣದ ಲೆಪ್ಪದ ಬಲಿಕೆಯೊ ತನ್ನ ಚಿತ್ತದ ಬಲಿಕೆಯೊ (ಏ೮ರೇಶ್ಮ. ೦೬೪): 
ದಳವಾಡಸಹಿತ ಬೈಚಪ್ಪ ದುರ್ಗವ ಹೊಕ್ಕು ತಳುವದದಜಿ ಬಲಿಕೆಯನು 
[ಕಾಕಾ- ಬಳಿಕಿನ್ನು] ಬಳಸಿ ಬಳಸಿ ನೋಡಿ ದುರ್ಗಸೌರಣೆಯನಂದಲಸದೆ 
ಮಿಗೆ ಮಾಡಿಸಿದನು (ಕುಕಾಸ90. ೩೭-೫೦). 

ಬಲಿಕೆಯಾಗು ೧. ಗಟ್ಟಿ ಯಾಗು ; ಬಲಿ; ಬಿರುಸಾಗು : 
ಬಲಿಕೆಯಾಗದ ಅಡಕೆ ಬಣ್ಣ ಕಟ್ಟಲು ಚೆನ್ನಾಗಿರುತ್ತದೆ (ರೂಂ): 2. 
ಬಿಗಿಯಾಗು ; ಬಲವಾಗಂ : ಭದ್ರವಾಗು: ಕ್ಷಣದೊಳಗೆ ಪಾವೊಂದ | 


೬೨೮೫ 


`ಬಲೈವೆಜು' ಪರಾ. ಬಲಿಕೆ : ೩. ಹೆಚ್ಚಳ ; |: 


ಬಲ್ಲಂಬ 


ನರರೆ ತೆಗೆದಲ್ಲಿ ನೆಆ್‌ ಬಿರಿದ ಕುಕ್ಷಿಯಂ ಸಸಿನೆ 
ಯಪ್ಪಂದದೆ (ರೀಕೈಪು- ೩-೪-೨೬). 
[ಏಲ್‌ (ಎಬಲ್ಲಿತು;)4- — ಕೆ./ ತುಳು. ಬಲಿಕೆ] 
ಬಲೈಲೆ (ಕ್ರಿ). ಬಹಳ ವರಾತನಾಡು : ಲೋಚನಯುಗ್ಮದಿಂದೆಡಬಲಂಗಳ 
ನೀಕ್ಷಿಸಿ ತನ್ನ ನಲ್ಲನಂ ಸೂಚನೆಗೈದು ಕೂಡೆ ಕರೆದೊಯ್ಯನೆ ಬಲೈಲೆಯುತ್ತು 
ಮಾತನೊಳ್‌ (ಉರ್ಕಟಿ. ೨-6೦). [ಬಲ್ಮ್‌ (ಬದ್ಲಿತ್ತು) + ಕೆಲೆ] 
ಬಲೈವೆಜಿಂ (ಕ್ರಿ). ಹಿರಿದಾಗು ; ದೊಡ್ಡದಾಗು ನಿಲ್ಕಡೆವೆತ್ತಂದಿ 
ನಾಯುಷ್ಯವೆಂಭತ್ತನಾಲ್ಕು ಲಕ್ಷಾಂಕಪೂರ್ವೆಗಳು ಬಲೈವೆತ್ತಾ ಪೂರ್ವೆ 
ಯೆಂದರೆಷ್ಟೆಂಬುದ ಸಿಲ್ಮಾಗದಂತೆ ಪೇಳುವೆನು (ಕೆ6ೆತ. ೭೬-೭) - 
[ಬಲ್ಕೆ + ಪೆಜ್ಮು) 
ಬಲೈೇಡಿಗ (ನಾ). ಬಹಳ ಕೇಡಾಳಿಯಾದವನು ; ಅತಿ ದುಂಷ್ಟಸ್ವಭಾವ 
ದವನು : ಕೇಡಿಗರೊಳವನೋರ್ವನೇ ಬಲೈ್ಯೇಡಿಗನು (50ವೂ. ಎಸಂ-೪೩)- 
[ ಬಲ್‌ (ಎಬಲ್ಲಿತು) ೬ ಕೇಡಿಗ] 
ಬಲ್ಲಂಡ, ಬಲುಗಂಡ (ನಾ). ಬಹಳ ಶೂರನಾದವನು ; ಅತ್ಯಂತ 
ಪರಾಕ್ರವಿಯಾದವನು : ಪರಾಂಗನಾಪುತ್ರಂ ಮಲೆಗೆ ಮಾರ್ತಾಂಡಂ 
ಗಜಕೆ ಬಲ್ಲಂಡಂ ಹಯವತ್ಸರಾಜ೦ (ಎಕ. ೪12 ಶಿಕಾಂ. ೩೩-೦೦ ; 1027) ; 
ಚೋಳಕುಳಕಾಳದಣ್ಣಂ ಸಬರೆ ಕಲಿಗಳಾರಾಧ್ಯನಾರ್ಗ್ಗ" 
ಮಸಾಧ್ಯಂ (ಸೌಇಇ. ೫1-1, ೭-6; 3062), ಉದಾರಮಹೇಶ್ವರಂ ಚಲಕೆ 
ಬಲ್ಲಣ್ಣಂ ಶೌರ್ಯ್ಯವನಾರ್ತ್ತ್ವಣ್ಮಂ . . . ಶ್ರೀಮನ್ಮಹಾಮಣ್ನಳೇಶ್ವರಂ 
ಲಕ್ಷ್ಮರಸರ್‌ (8ೌ%೩- ಸಸ. ೪೬-೭ ; 1070) ಬಲುಗಂಡ : ಯಾದವ 
ಕುಳಾಮ್ಚರದ್ಮುಮಣಿ ಸಮ್ಮಕ್ತಚೂಡಾಮಣಿ ಮಲಪರೊಳ್ಳ್ಗೆಣ್ಣ ಚಲಕೆ 
ಬಲುಗಣ್ಣ . . . ತಳಕಾಡುಗೊಣ್ಣ (ಎಳ: 11, ೦೪೩-೨೧ ; 
(ಬಲ್‌ (ಎಬಲ್ಲಿತ್ತು) + ಗಂಡ] - 
ಬಲ್ಲಂಡಿಕೆ (ನಾ). ಬಹಳ ಶೂರತನ ; ಅತ್ಯಂತ ಪರಾಕ್ರಮ : ಒಳಕೆ 
ಯ್ಯೊಳಿರ್ದು ಪಲ್ಲಿರಿದೊಳವಾಲಂಗೊಂಡು ಮೊರೆವ ಭಷಕನ ತೆಅದಿಂದೊಳ 
ಪೊಕ್ಕು ದುರ್ಗಮಂ ಸಂಚಳಚಿತ್ತಂ ನುಡಿಗುಮೆಮಗೆ ಬಲ್ಲಂಡಿಕೆಯಂ 
(ಕಾ್ಮಾವ- ೨೪9) ; ಈತನಲ್ಲಿ ಮುಳಿದೆನ್ನನಿಲ್ಲಿ ಪೊದಟ್‌ೂಳ್‌ ಬಲ್ಲಂಡಿಕೆ 
ಯಿನಾಳೆಮೆಟ್ಟಿದೊನೆಂದೊಡರ್ಜುನನಾ ಬಂದಾತನನಿಂತೆಂದಂ (ಹಂ. 00- 
೩೦ ನ). [ಬಲ್ಕ್‌ (ವ ಬಲ್ಲಿತ್ಕು) + ಗಂಡಿಕ್ಕೆ] 
ಬಲ್ಲಂಡಿಕೆಗಾಣ್‌ (ಕ್ರಿ). ಅತಿಶಯವಾದ ಶೌರ್ಯವನ್ನು ಕಾಣು ; 
ಅತ್ಯಂತ ಪರಾಕ $ ಮವನ್ನು ತಿಳಿ: ಪೊದಲ್‌ಂದಂ ಪೊಣಮಟ್ಟು ಕಟ್ಟಿದಿ 
ರೊಳಾರ್ಪಿಂ ಗರ್ಜಿಸುತ್ತಿರ್ಪ ಬಗ್ಗದ ಬಲ್ಲಂಡಿಕೆಗುಡು ಗಂಡುಗಲಿ ಬೇಡಂ 
ಖಡ್ಗದೆ ಬೆನ್ನೊಳ್‌ ಮೊನೆದೋಟ್‌ಮಾಅಾ ಶಿವಿದಂ ತತ್ಕಾಳ 
ಮೇಘಾಹ್ವಯಂ (ಕಾಳಕೇ. ೩ ೪೯). `ಗಂಡಿಕೆಗಾಣ್‌' ಪರಾ. 
[ಬಲ್ಲಂಡಿಕೆ 4 ಕಾಣ) 
ಬಲ್ಲಂಡು (ನೂ). ವ ಬಲ್ಲಂಡಿಕೆ : ಗಂಡುಡೆಯುಟ್ಟು ಕೈದುವಿಡಿದುವ್ಮೂ 
ಳಮಂ ನಿನಗುಂಟುಮಾಲ್ತು ಬಲ್ಲಂಡಿನ ದೇವ ಮಾನವ ಎಯಚ್ಚರ 


ಮಾಡುತ ಕಟ್ಟಿದಂ ಒಲಿಕೆ 


ರಾಕಾ. 


16 


ಬಲ್ಲ ೦ಣ್ತಾಂ 


1131). 


35 


ನಾಟ್ಟ 
ರೊರ್ವರುಮಿಲ್ಲ (ಶಂಠಾಮಾ- ೯-03೮). [ಬಲ್‌ (ವ ಬಲ್ಲಿತ್ಮು? 4 ಗಂಡು] 
ಬಲ್ಲಂದ (ನಾ). ಬಹಳವಾದ ಪರಿಮಳ ; ಅತಿಶಯವಾದ ಸುವಾಸನೆ: 
- ಹಯತತಿಗೆ ಮೊಗರಂಬ ಕಡಿಯಣಂಗಳನಿಟ್ಟು ಪಲ್ಲಣದ ಬಿಗುಣುಗಳ 
ತಾಪಣೆಯ ಲೇವೆಗಳನಳವಡಿಸಿ ಬಲ್ಲಂದವಿಡಿದು ನಮಿಸಿ ನೆಗೆದಡರಿ. . . 
ಕಾದುತ್ತಲಿರ್ದರಿರ್ಬಲದ ಘೋಟಾರೂಢರಾಹವದೊಳು (ಕಪು. 96-8೦). 
[ಬಲ್ಮ್‌ («ಎ ಬಲ್ಲಿತ್ಕು) 4 ಗಂದ) 
ಬಲ್ಲಂಬ (ನಾ). ಬಲವಾದ ಕಂಬ; ಬಲಿಷ್ಠವಾದ ಸ್ತಂಭ: 
ರಾಜಾಂಗಣದ ಬಯಲ ಬಲ್ಲಂ[ಶಾಕಾಂ. ಬಾಳ್ಗಂ]ಬಂಗಳೊಳ್‌ ಸೆಟ್‌ಗೆ 
ಯ್ಹೂರ್ದ ಜಾವದಾನೆಗಳ ಮೇಲೆಡೆಗೆಡೆದು ಮೂವಳಸಾಗಿ ಮಂಸುಂಕಿ 


40 


ಬಲ್ಲಜ್ಜ 


ತದ್ಗಜಂಗಳ್ಳೆ ಪಾಲ್ಸಡಲ ನಡುವಣೈರಾವತದ ಲೀಲೆಯನೋಲಗಿಸಿಯುಂ 
(ಕಂದ್ರಪು. 6-೪೪ ವ): ಸಪ್ತಮದಾವಸ್ಥೆಯಿಂ ಪೆಖಂದುಗಾಣದೆ ಬಲ್ಲಂಬ 
(ಉಳಾಂ.- ಭ)ಮಂ ಮುಟ್‌ೌದು ಪಜ್‌ದು 
ಬೀದಿವರಿದು (00೬8. ೬-೦೦ ನ). 
[ಬಲ್ಮ್‌ (ಆ ಬಲ್ಲಿತ್ತು) । ಕಂಬ, (ಆ ಕಂಭ)) 

ಬಲ್ಲಜ್ಜ, ಬಲುಕಜ್ಜ. ಬಲುಗಜ್ಞ (ನಾ). ಬಹಳವಾದ ಕಾರ್ಯ ; 
ವಿಶೇಷವಾದ ಕೆಲಸ: ಮತ್ತುಣಾಧೀಶಂ ತಾಮ್ಮೊ ದಲುಜ್ಜುಗಿಸಿದ ಬಲ್ಲ ಜ್ವಮೆ 
ನೇಮವೆ ತನಗಿನುತವೆ ತನುವಿನದೊಂದಾಸೆಗೆ ಬಗೆಗುಡದೆ ಸಾಮಜಗಮನೆ 
ಸುಲೋಚನೆಯಾವುದ್ಧೂಮ ನದಿಯ ಹೆಮ್ಮಡುವಂ ಹೊಕ್ಕಳ" (8ಯುಕಾ. 
೪-೨೯). ಬಲುಕಜ್ಜ್ವ: ಉಲುಪೆಯೇನಧಿಕವೈ ವರತನು ಮುಂದಿನ್ನು 
ಬಲುಕಜ್ಞ ವುಂಟದಟ್‌ಂದ ತೊಲಗದೆಮ್ಮೊತ್ತಿನೊಳಿರು (ಕರತ. ೨೭-೨) 
ಬಲುಗಜ್ಜ : ಹಲವು ಕೋಶಕೆ ಕಡಿಮೆಯಿಲ್ಲವಾ ಚತುರಂಗಬಲದೊಳೆರ 
ಡಿಲ್ಲಮಿಂದೆನ್ನೆಡೆಗೆ ನೀಂ ಬರ್ಪ ಬಲುಗಜ್ಜಮಾವುದುಂಟೆನೆ  (ತ0ಫು. ೪-೨೦), 

[ಬಲ್‌ (ವ ಬಲಿತು) * ಕಜ್ಜ] 

ಬಲ್ಲಟ್ಟೆ (ನಾ). ದೊಡ್ಡ ಅಣೆಕಟ್ಟು ; ಬುಳ್ಳರಾಜಂ ಹರಿದ್ರಾನದಿಯಂ 
ಬಲ್ಲಟ್ಟೆಯಂ ಕಟ್ಟಿಸಿ . . . ಅಖಿಲಜನಕೆ ಸಇಕ್ಪೀವನೋಪಾಯಮಂ 
ವತಾಡಿದಂ (ಎಳ. ೫1, ರಾವಣ. ೨/-೬ 


ನಿಗಳಮಂ 


ವಿಟ್ಟೋಟದಿಂ 


. 1424) 
[ಬಲ್‌ (« ಬಲ್ಲಿತ್ಮು) + ಕಟ್ಟಿ,] 

ಬಲ್ಲಡಣೆ (ನಾ). ದೊಡ್ಡ ಸಮೂಹ, - ರಾಶಿ: ಕಡಲ ಮುನ್ನಜ*ಯದ 
ಪೆಂಗಳಚ್ಚರಿವಟ್ಟು ನಿಡುಬೆರಳಿಟ್ಟು ನಾಸಿಕಕೆ ಮುಡಿಯೊಲೆದೊಲೆದು 
ನೋಡಿದರದಣಜಕೊಂದು ಬಲ್ಲಡಣೆಗೆ ಬಗೆಯೊಳು ಮೆಚ್ಚಿ (ಶರತ. ೨೩-೯೩). 

[ಬಲ್‌ (ಎ ಬಲ್ಲಿತ್ತು) + ಗಡಣ (< ಗಡಣ) ) 

ಬಲ್ಲಡಲ್‌, ಬಲುಗಡಲು (ನಾ). ದೊಡ್ಡ ಸಮುದ್ರ ; ವಿಶಾಲವಾದ 
ಸಾಗರ; ಅಡಿಗಡಿಗಾನಂದವೆಂಬ ಸಾಗರವನೊಕ್ಕುಡಿತೆಯ ಬಾಡಿ ಸೇವಿಪನು 
ಒಡನೊಡನೀಂಟದಷ್ಟಕೆ ಹೆಚ್ಚಿ ಕಡಲು ಬಲ್ಲಡಶಾಗುತಿಹುದು (ಕರಕ. ೦೮- 
೬೦)- ಬಲುಗಡಲು : ಬಗೆವುದೇ ಬಲುಗಡಲು ಮಂಜಿನ ಮುಗಿಲವಳೆಯನು 
(ಕುವ್ಮಾಸೆ- ೦೦-೧೦). [ಬಲ್‌ (ಆ ಬಲ್ಲಿತ್ಮು) + ಕಡಲ್‌) 

ಬಲ್ಲಣೆ. ಬಲುಗಣೆ (ನಾ). ಬಲವಾದ ಬಾಣ; ಶಕ್ತಿಯುತವಾದ 
ಬಾಣ: ಕೋಲ್ಲಾರೊಳ್‌ ಸುರಿವಾಲಿವರಲ್ಲಳವೊಲ* ನೆತ್ತಿಯೆಡೆಯ 
ಮುತ್ತುಗಳೆತ್ತಂ ಗಲ್ಲಲನೆ ಸುರಿಯೆ ಜೋದರ ಬಲ್ಲಣೆಯಿಂದೆಚ್ಚರದಟಿ 
ನಿಂದಾನೆಗಳಂ (ಕ೭್ಮಕಾ. ೨6೨) ; ಬಲ್ಲಿಚ್ಚ ಪಳಿವ ಲಿಂಗಂ ಮೂಡೆ 
ಕಣ್ಣೆಟ್ಟು ಕಾಲ್ಗುಣದಾವನಾ ಕಾಳ್ಗೆ ಯ್ತುಕಳ್ಳುತೆ ತುಳಿಲ್ಲುಂದಿ ನಾಲ್ಮೊಗಂ 
ತಲೆಗಂಡನೇ ಶಿವನ ಬಲ್ಲಣೆಯ ಪೋಲ್ಲಾವನು (ಕಾತಃಂ. ೩-೨೨೬), 
ಬಲುಗಣೆ : ಅಣದಣದು ಹೋಹವನ ಗಗನಾಂಗಣದ ಮಾರ್ಗಿಯ 
ಮಾಡದಿರೆ ಬಲುಗ[೫೫ಂ. ಕ]ಜೆಯ ಭಟನೇ ತಾನೆನುತ ಹೊಲಿವಂಟ 
ನಾಹವಕೆ (ತೊ60- 9-೩-9). [ಬಲ್ಯ (ಎ ಬಲ್ಲಿತ್ಕು + ಕಣೆ] 

ಬಲ್ಲಣ್ಣಿ (ನಾ). ಬಿಗಿಯಾದ ಹಗ್ಗ : ಮರೆಗಿಂತೊಡ್ಡೊಡ್ಡು ಬಲ್ಲಣ್ಣಿಯ 
ಬಲೆಗಳನಂತೊತ್ತ್ತಿಗೊಳ್ಳೊತ್ತ್ತಿಗೊಳ್ಳೀ ಸರದಿಂ. . . ಎಂದೆನುತ್ತಾತುರ 
ದಿಂದೋರೊರ್ಬರೊಳ್‌ ಸಾಜುವ ಶಬರರ ತೀವ್ರಸ್ವನಂ ಪರ್ಬಿತಾಗಳ 
(ಕುಸುಮಾ. ೦೯-16) ; ಅಣ್ಣದೇವನೊಳಿಡಿದ ವಾತ್ಸಲ್ಯಮೆಂಬ ಬಲ್ಲಣ್ಣಿ 
ಯೊಳ್ಕಟ್ಟುವಡೆದಲ್ಲೆನಲಜಳನಿಯವೆ ನಿರ್ವಿಣ್ಣಭಾವದೊಳಂದು ಲಕ್ಷ್ಮಣಂ. . . 
ಇಂತೆಂದನು (ಶಾ. 00-೬೦). [ಬಲ್ಕ್‌ (ಆ ಬಲ್ಲಿತ್ಕು) + ಕಣ್ಣಿ] 

ಬಲ್ಲತ್ತಲೆ, ಬಲಂಗತ್ತಲೆ (ನಾ). ದಟ್ಟವಾದ ಕತ್ತಲೆ ; ಕಗ್ಗತ್ತಲೆ : 
ಕಾದಿ ಕಾದಿ ಶತಮಾಯನುಆ್‌ ಬೇಸತ್ತಡರ್ದಂಬರಾಂಗಣದೊಳಿರ್ದು 
ಬಲ್ಲತ್ತಲೆಯನೊತ್ತಿ ಕವಿಸಿ ಮೋಸದೊಳ್‌ ಬಿಲ್ಲಂಬುಗಳ ಸದ್ದು ಪುಟ್ಟ 
ದಂತೋಸರಿಸದೆಸುತಿರ್ದಂ (ತೆಬಪು. ೪೯-೩೪) ; ಕೆತ್ತ ಬಲ್ಲತ್ತಲೆಗೆ ತರಣಿ 


೬೨೮೬ 


45 


ಬಲ್ಲವಣೆ 


ಮುಂಗಾಣದಿರೆ ಪೊತ್ತುವೆಳಗಂ ಬೇಆ್‌ ತೋರ್ಪರಾರ್‌ (ಕ್ಮ. ೨-೦೬) - 
ಬಲುಗತ್ತಲೆ: ಲೇಸೆನಿಪ ಕೈದೀವಿಗೆಗಳ ವಿಭಾಸದಿಂ ಮಿಗೆ ಪಿಡಿದುಕೊಂಡು 
ಲ್ಲಾಸವೆತ್ತಾಳ್ವರಿಯ ಮೇಲಿಂತಿರುಳು ತಿರುಗುತಿರೆ ಆ ಸರವಿಗಳು ಸವೆಯೆ 
ಪಂತಂದಾಸುರದಿ ಬಲುಗತ್ತಲೆಯ ಮಣಜಕೆಯಾಸೆಯಲಿ ಹಗೆಯರು 
ಹೊಗುವರೊ: (04ಪು. ೧೬-೨೫೩): ಬಿಲಮುಖದೊಳುತ್ತರಿಸಿ ಬಲುಗತ್ತಲೆ 
ಯೊಳಡವಿಯು ಮಾರ್ಗದಲಿ ಕಲುಮುಳುಗಳೊಳು ಕುಪಥಕೆ ಕೋಮಳ 
ಚರಣಗಳ ಕೊಡುತ ತೊಳಲಿದರು (ಕುವ್ಮಾಂ. 6-೯೩). 
(ಬಲ್‌ (< ಬಲ್ಲಿತ್ತು,) - ಕತ್ತಲ್ಮೆ ( ಆ ಕಟ್ಟಲೆ)? 
ಬಲ್ಲತ್ತಿ, ಬಲುಗತ್ತಿ (ನಾ). ಬಲವಾದ ಕತ್ತಿ; ಬಲಿಷ್ಠವಾದ ಖಡ್ಗ: 
ಎತ್ತಿ ಸತ್ತಿಗೆಯ ಮೊತ್ತಂಗಳೆತ್ತಲುಂ ಕತ್ತಲಿಸೆ ಪೊತ್ತ ಮಸೆವೆತ್ತ 
ಕಿತ್ತು ಭಟರೆತ್ತಿ ಜಡಿಯುತ್ತಿರಲ್ಕೆ (ಕೈ. ೪-೦೯). 
ಬಲುಗತ್ತಿ : ತತ್ತನೂಜನ ಗಂಟಲಲಿ ಬಲುಗತ್ತಿಯಂ ಪಿತನೊತ್ತು 
ವಾಗಳೆ ಕೃತ್ತಿವಾಸಂ ಜಾಣನಾದಡೆ ಮೆಚ್ಚಿ ಕೊಡಬೇಡಾ (6ಸಕ್ಯ. ೨೩-೨೩). 
[ಬಲ್‌ (-ಆ ಬಲ್ಲಿತು,) 4 ಕತ್ತಿ] 
ಬಲ್ಲನ್ನ (ನಂ). ಬಹಳವಾದ ಮೋಸ; ಅತಿಯಾದ ವಂಚನೆ : ಸಾಂಬನಂ 
ಜಾಂಬವತಿಯಣುಗನಂ ಸ್ತ್ರೀವೋಲ್‌ ತೆಅಂುಬೊಳೆಯೆ ಸಿಂಗರಿಸಿ ತನ್ಮುನಿ 
ಗಳಿಡೆಗೆ ತಂದೇಂ ಬಣ್ಣಿಪೆಂ ನಮಿಸಿ ಭಾವಿಕಾರ್ಯಂಗೇಳ್ವೆವೆನುತೆ ಬಲ್ಲನ್ನ 
ದಿಂದೆ ಡಂಬಕರ್‌ ಕೇಳ್ದರೀ ಪುತ್ರಕಾವಎಯ ಬಭ್ರು ವೆಂಬವನ ಪೆಂಡಿರಿವ 
ಳೇನಂ ಪೆಜುವಳೆಂಬುದಂ (ಶರ್ಮರಾ- ೧೦-೦೪೬). 
[ಬಲ್ಮಾ («ಎ ಬಲ್ಲಿತ್ತು) + ಗನ್ನ್ಯ) 
ಬಲ್ಲಯ್‌ "ಬಲ್ಲೆಯ್‌' ನೋ. 
ಬಲ್ಲಯ್ಯ "ಬಲ್ಲೆಯ್ಯ' ನೋ. 
ಬಲ್ಲರ, ಬಲುಗರ, (ನಾ). ೧. ಬಲವಾದ ಗ್ರಹ: ಅರಸುಮಕ್ಕಳೆಲ್ಲಮಾ 
ಬಿಲ್ಲಂ ಕಂಡು ಬಲ್ಲರಂ ಪೊಡೆದಂತೆ ಪೆಡಂ ಮಗುಳೆ (ಶಂ08ತಹಿ- ೩-4೨ ನ); 
ನುಡಿದಪೆಯಿಲ್ಲ ನೀಂ ಮಗಳೆ ನಿನ್ನನಿದೇಂ  ಪೊಡೆದತ್ತೊ ಬಲ್ಲರಂ 
ಪಿಡಿದುದೊ (ರಾವನ: ೨-೦೦೭); ಬಯುಲುಗನಪ್ಪೆ ಸನತ್ಕುಮಾರಂ ಶೂನ್ಮ 
ಹೃದಯಾಂಧಂ ಕಣ್ಮುಚ್ಚಿ ಗೋಣಂ ನಿಮಿರ್ಚಿ ಬಲ್ಲರಂ ಪೊಡೆದಂತೆ ಬೆಬ್ಬನೆ 
ಬೇಅತಿರೆ (ಸಾನಂಶ. ಕಥಾಗರ್ಥಸಂಧಿ. ೨೩ ವು: ಬಲುಗರ್ಯ : ೧. ಪಾರ್ಥ 
ಬಲುಗರವವಚಿದಂತಿರೆ ಮೂಕನಾದನು ಬೆರಳ ಮೂಗಿನಲಿ (ಕುವ್ಶಾರೀ- ೬-೩೬). 
೨. ಗ್ರಹಚಾರ: ಬಲುಗರಮಿದೆತ್ತಣದೊ ಕಾರುಣ್ಯನಿಧಿಗೆನುತೆ ನಡನಡುಗಿ 
(ಶೈರಿರಾ- 06-80). [ಬಲ್‌, (< ಬಲ್ಲಿತ್ಮು) 4 ಗರ್ಯ] 
ಬಲ್ಲರು (ನಾ). ಎರಕದ ದೊಡ್ಡ ಬೊಂಬೆ: ತಿಳಿಜೊನ್ನದೆಅಕದ 
ಪುರುಷರೊ ಬೆಳ್ಳಿಯ ಥಳಥಳಿಸುವ ಬಲ್ಗರುಗಳ ಪೊಳಪೊಯೆಂದೆನೆ 
ಧವಳಾಂಬರದಿಂ ಖಾನರೆಳೆಸಿದರೇನ ಬಣ್ಣಿಪೆನು (ಕುರಾಸಾಂ- ೦6-೩೫) . 
(ಬಲ್‌, («ಎ ಬಲಿತು) * ಕರ್ಗು] 
ಬಲ್ಲರುಳ್‌, ಬಲುಗರಂಳು (ನಾ). ದೊಡ್ಡದಾದ ಕರುಳು, - ಅಂತ್ರ: 
ದಂತದಂಡಹತಿಯಿಂ ಬಿಸುನೆತ್ತರ ಧಾರೆಗಳ್‌ ಭುಗಿಲ್ಳುಗಿಲೆನೆ ಪಾಯು 
ಪೊಣ್ಮಿದುವು ಕೋಲಕ್ಕಿದುಳೊಕ್ಕುವು ಬಲ್ಸರುಳ್ಗಳ (ಶಂ0ಾವಡಿ, 0೩-60) 
ಬಲುಗರುಳು : ಅವನ ನೂಜಂಬುಗಳ ಕಡಿದವನವಯವವ ಕೀಲಿಸಿದಡಾ 
ಕ್ಷಣವವನಿಯಲಿ ಬಲುಗರುಳು ಬಿದ್ದವು ಭಟನ ಕಿಬ್ಬರಿಯ (ಕುವ್ಮಾರ್ರೋ- 
8-೪೭). [ಬಲ್ಕ್‌ (ಆ ಬಲ್ಲಿತ್ಮು) 1 ಕರುಳ] 
ಬಲ್ಲಲಿ (ನಾ). ಮಹಾಶೂರ; ಪರಾಕ್ರಮಿ : ಅಳವನಟ್‌ದು ಬೇಗಿ*ವ 
ಬಲ್ಲಲಿಗಳುಮಂ ಮತ್ತಮಣ್ಮಿ ನಡೆದಿಜಿವ ನಡೆಗಲಿಗಳುವುಂ 
ನೋಡಿ ರಂದ್ರಾವತಾರಂ ಹಿಮವತ್ಸರ್ವತಕ್ಕೆ ಪೋಪುದುಂ 
(ಗರಾಯು. ೯-೩೪ ಎ). [ಬಲ್‌ ( ವ ಬಲ್ಲಿತ್ಮು) * ಕಲ್ಕಿ] 
ಬಲ್ಲವಣೆ, ಬಲುಗವಣೆ (ನಾ). ಕಲ್ಲನ್ನು ಬೀಸಿ ಎಸೆಯಲು ಮಾಡಿರುವ 


ಠಿ 
ಬಲ್ಲಣಿ 


ದೊಡ್ಡದಾದ ಜಾಳಿಗೆಯ ಸಾಧನ ; ದೊಡ್ಡೆ ಕವಣೆ : ಸೂಸಿದರ್‌ 
ಕೆಂಡಮಂ ಬಲ್ಲವಣೆಕಲ್ಲಳಂ ಬೀಸಿದರ್‌ (ಕಂತಿ, ೪೨-೩೬). ಬಲುಗವಣೆ : 
ಶ್ರವಣ ಮನನದ ಬೀಸುವಲೆ ಶಾಂಭವ ಸುವೇದಾದೀಕ್ಷೆಗಳ ಬಲುಗವಣೆಗಳ 
. ನವವಿಧಾಮಲ ಭಕ್ತಿಗಳ ರಣತವಕ ದೀಹದ ಹುಲ್ಲೆಗಳ ಮೃಗ 
ಭವವಿದಾರಣ ಸುಭಟರೈದಿತು ಶಿವನ ನೇವಂದಲಿ (ಕುವ್ಮಾಅ. 3-೩೩). 
[ಬಲ್‌ (ಎ ಬಲ್ಲಿತು,) * ಕವಣೆ] 
ಬಲ್ಲಟ್‌ (ನಾ). ೧. ದೊಡ್ಡ ರೆಕ್ಕೆ ಮುಂಚುವೆಅಂಕೆಯಾಗೆ 
ನಿಡಿದೋಳ್ಗಳ್‌ . . . ನಖರಾವಳಿ ಬಲ್ಲಆ್‌ಯಾಗೆ ನಾಸಿಕಂ ಚಂಚುವ 
ದಾಗಲಾಗಳೆ ನರಾಕೃತಿ ಗಕ್ಕನೆ ಪೋಗಿ ರಾಜಕೀರಾಂಚಿತಜನ್ಮವೆನ್ನಮರ್ದಖ್ಬ 
ದುದು (ಉದ್ಮಟಿ. ೩ ೦೦೫). ೨. ದೊಡ್ಡದಾದ ಬಾಣದ ಗರಿ,- ಪುಕ್ಕ: 
ಒದೆದೆಡೆಗೊಂಡ ಬಿಲ್ಲ ತಿರುವಂ ಮೊಟ್‌ದೆಳ್ಲರದಿಂ ಪಳಂಚಿ ವೇಗದೊಳಿದಿ 
ರಾಂತು ಬಒಬಲ್ಲಲೌಯ ಗಾಢಮೊಡಂಬಡೆ : ಪಿಂಗದೆ ಪೊಗರಾಂತ 
ಕೂರ್ಗಣೆಗಳೇಂ ಪರಿತಂದುವೊ ಪೂಂಡುಪು'$ಿನಾ (ಕಂಕಂ. ೪-೪೨): 
[ಬಲ್ಮ್‌ (ಎ ಬಲ್ಲಿತ್ಮು) 3- ಗಲ್‌] 
ವಿಶೇಷವಾದ ಸೊಗಸು; 
ತಾವರೆಗೊಳಂ ತಣ್ಣೊಳಂ ಮೆಜ್‌ದುವೆಂತನಲ* 
ಭೂಮಿವನದ ಬಲ್ಲಾಡಿಯಂ ನೋಡಲೆ೨ದೆಳಸಿ ಪಲಗಣ್‌” ಮರಲ್ಲಳಂ 
ಪಡೆದೀಕ್ಷಿಪನುವೊ ಬಳಿಕೆ ಕಮ್ಮುರಲ್ಲಯ್ದಗಾಅನೆಂದೆಂ ಬ ಪಟುಭಟನ 
ಕಣೆಗಳ ಡೊಣೆಗಳೋಯೆಂಬಿನಂ (ಶವ್ಮರಾ- 6.೩6). 
(ಬಲ್‌, (ಎ ಬಲ್ಲಿತ್ಕೂ) * ಗಾಡಿ] 
ಬಲ್ಲಾಡು (ನಾ): ದೊಡ್ಡದಾದ ಕಾಡು : ದಟ್ಟವಾದ ಅರಣ್ಯ : 
ಶಶಿಯಂತೆ ಶಶಪಟ ವಲ್ಮೀಕಾಶ್ರಯ ವಸುಧಾಧಿವಬಲದಂತೆ ಮಂಸುಗಿದ 
ಖಡ್ಗ ಕರೀಂದ್ರಗಳಿಂ ಕಣ್ಣೆಸೆದಿಹುದಾ ಬಲ್ಲಾಡು (ಶ್ರೀಶಾ೦- ೭-೦೨)- 
[ಬಲ್‌ (ಎ ಬಲ್ತಿತು) 1 ಕುಡು] 
ಬಲ್ಲಾಪು, ಬಲುಗಾಹು, (ನ ). ಬಲವಾದ ಕಾವಲು ; ಭದ್ರವಾದ 
ಪಹರೆ: ಅಂತನರ್ಯ್ಯಮಪ್ಪ ದರ್ಶನರತ್ನ ಮಂ ಸಂಶಯಚೋರರ್‌ ಪುಗದಂತು 
ನುಬುಗೆಯೆಂಬ ಬಲ್ಲಾಪನಿಕ್ಕಿ ಮನಮೆಂಬ ವಜ್ರದೋವರಿಯೊಳಿರಿಸಿ 
(ರರ್ಕಾಮ್ಮ- ೨-೨).  ಬಲುಗಾಹು, : ಅಕ್ಕಲಸಿಂದಲ್ಲ ನೀನೋಡಿ 
ಹೋದಹೆಯೆಂಬ ಕಕ್ಕುಲಿತೆಗೇಟ೦ದೆನೈಸೆಯೆನೆ ಬಲುಗಾಹನಿಕ್ಕಯ್ಯ 
ಎನೆ . . . ನಡೆದಂ (ಜಕಕಾ- 6-೬6), [ಬಲ್ಮ್‌ (ಎಬಲ್ಲಿತು,)% ಕಾಪು] 
ಬಲ್ಲಾರ (ನಂ). ೧. ಆರ್ಭಟ ; ಗರ್ಜನೆ : ಕೇಸರಿಯ ಬಲ್ಲಾರ 
ಕಂಜಿ ವಿಶೇಷಗಜವೈತಂದು ಶಬರರ ವಾಸವನು ಕಂಡಲ್ಲಿ ಮರೆಗೊಂಡಿರಲು 
(8ನಳಾ. 99-80)- ೨. ಉದ್ಯೋಷ ; ಬಲವಾದ ಧ್ವನಿ : "ಬಲ್ಸಾರಿಕೆ' 
ಪರಾ. “ಉದ್ದಾರ? ಹೋ. [ಎಲ (ವ ಬಲ್ಲಿತು) + ?] 
ಬಲ್ಲಾರಿಕೆ (ನಂ). ವ ಬಲರ ೨: ಆಜು ಖಂಡದ ಪ್ರಜೆಗಳಿಗೆ ನಿನ್ನಯ 
ರೂಪ ತೊ:ಅ ಕೃತಾರ್ಥರ ಮಾಡಿ ಮೂಜು ಚೋಟೆಂದಾಜು ಖಂಡವ 
ಕಂಡು ಬಲ್ಲಾರಿಕೆಯೊಳು ಬಹವೇಳು (ಶರಶ-೨೦-೦೩) ; ಆಲು ಖಂಡವ 
ತನ್ನ ವಶಮಾಡಿಕೊಂಡೊಡನಾರಂಗಸೇನೆಯೋಲೈಸೆ ಮೂಜು ಲೋಕವ 
ದಾಂಟಿ ಕೀರ್ತಿಯನಟ್ಟೆ ಬಲ್ಲಾರಿಕೆಯೊಳು ಬರಂತಿರ್ದ (ಕರಕ. ೪೪-೬೮) - 
[ಬಲ್ಲಾರ + - ಇಕೆ) 


ಬಲ್ಲಾಡಿ (ನಾ). ಅತಿಶಯವಾದ 


ಸೌಂದರ್ಯ : 


ಬಲ್ಲೂ ಳೆಗ,  ಬಲುಗಾಳೆಗ (ನಾ). ಬಲವಾದ ಕದನ : ಅಂತು 
ಬಲಾಳೆಗಮೆನಿಪ ಬಿಲ್ಲೂಳೆಗಮಂ ನೀಡುಂ ಕಾದುವನ್ನೆಗಂ (ಶಾಂತಿಫು: 
೪-೩ 5). ಬಲುಗಾಳೆಗ : ಬಲುಗಾಳೆಗವ ಭೀಮಂಗೆ ಸೇರಿಸ ಪಾಳಿ 


ಯಕೆ ತಿರುಗಿದರು ಕೃಷ್ಣಾರ್ಜುನರು ದುಗಂಡದಲಿ (ಕುಠ್ಮಾಳ. ೦೬-೦). 
[ಬಲಿ (ಇಬಲ್ಲಿತ್ತು) * ಕಾಳಿಗ] 
ಇಲಿ ಇತ ೧ ಜ್ಯ ವ್ರ ಇಗ. 0ಎ, ಇದಾ: 
ಬಲ್ಲಿಚ್ಚು - ಬಲಂಗಿಚ್ಚು. ಬಲ್ಲಿರ್ಚು (ನು). ದೊಡ್ಡ ಉರಿ; ಅಧಿಕವಾದ 


೬೨೮೬೭ 


20 


96 


35 


40 


46 


ಬಲ್ಲೂದಲ್‌ 


ಬೆಂಕಿ : ಮಿಜುಪ ಮಿಂಚುಗಳ ಬಂಬಲ್ಲಳಗ್ಗಳ ಮೂೊಂಗಳಮರ್ದುಗೈಯ 
ವರ ನೇಸಆ ಪಲವ ಜಗಜಗಿಸುವ ಬಲ್ಲಿಚ್ಚ ಪಳಿವ ಲಿಂಗಂ ಮೂಡೆ 
ಪೆರ್ಚಿದ ಕಂಬನಿಯ ಕಡಲೊಳಗೆ ಡಾವರಿಪ 
ಬಡಬತಶಿಖಿಯೆಂಬಿನಂ: ಕಂಣಿಶುವ ಬ[ಶಾಕಾಂ- ಳ]ಲ್ಲಿಚ್ಚೆಗನನೊಡಲ 
ನಿಂಬುಗೊಟ್ಟಂ (ಕೈಮಿರಾ. ಬಲುಗಿಚೆ >:  ಉತ್ತಮದ 
ತಜುಪಿನೆಮ್ಮೆಯ ಹಾಲನೊಲೆಯ ಮೇಲೆತ್ತಿ ಸೋದಿಸಿಕೊಂಡು ಬಲುಗಿಚ್ಚ 
ನೆ.ಳಿಸದೆ ಹೊತ್ತದಂದದೊಳು . . , ಕಾಸಿ (ಸೂಶಕಾ.೨-೦) : ಸುರಂಗ 
ಗಳೊಳಗೆ ಕರಿಯಮದ್ದನು ತುಂಬಿ ಹತ್ತಿಸೆ ಬಲುಗಿಚ್ಚು ತರಣಿಮಂಡಲವ 
ಮುಟ್ಟಿದುದು (ಕಂನನಿ- ೧೦-೦೩೫). ಬಲ್ಲಿರ್ಚು : ಹಿಂದಣ ಒತತನ 
ದಿಂದೀ ವಿರಹದೊಳೊಂದಿದ ಬಲ್ಲಿರ್ಚಿಗೆ ವೇದನೆಯಂ ತಂದೆನ್ನಂ ಭಸ್ಮೀಕರಿ 
ಸದೆ ತಾಂ ನಿರ್ನೆರಮಿಹುದಲ್ಲ ಎಂದಾವೊಡುಲೊಳಗಣವಾಯುವನಲ್ಲಿಂದವೆ 
ಪೊಟಮಡಿಸಿದ  ಮಾಳ್ಕೆಯೊಳರವಿಂದವಿಶಾಲವಿಲೋಚನೆಯಾ ನಿಡುಸು 
ಯ್ಮುರವೊಪ್ಪಿ ದುದು (8ಯಕಾ - ೪-೩೦): [ಬಲ್‌ (ಆ ಬಲ್ಲಿತು,) + ಕಿಚ್ಚು] 


(ಛಾವಕಂ. ೩-೨೬) : 


೦೩-೩೯). 


ಬಲ್ಲಿರ್ಚು “ಬಲ್ಲಿಚ್ಚು' ನೋ. 

ಬಲ್ಲುಂಡು, ಬಲುಗುಂಡು (ನಂ). ೧. ದೊಡ್ಡ ಗುಂಡು ; ಭಾರಿಯಾದ 
ಕಲ್ಲು.-ಬಂಡೆ : ಎತ್ತುಗಲ್‌ ಪಿರಿಯ ಡೆಂಕಣಿ . .. ಬಲ್ಲುಂಡು 
ಪೆರ್ದೊಲೆ... ಇಡುಗಲ್ಲ ಮೊತ್ತವಾಪುರದೊಳಿಲ್ಲ (ಶನ್ಮರಾ- ೩-೨೦). 
ಬಲುಗುಂಡು : ೧. ಬಿಲ್ಲಂಬ ಬಿಸುಟನು ಸುಗತಿದಾಣಮನಿಂಬಟಾದ್ಭ 
ತಾನೇಲುವಂತೇಆ್‌ದನು ಬಲ್ತಗುಂಡ (ತಾಳ್ಮರಾ- ೩-90). ೨. ತುಪಾಕಿ 
ಯಲ್ಲಿ ಹಾರಿಸುವ ದೊಡ್ಡ ದಾದ ಗುಂಡು; ಫಿರಂಗಿಗೆ ಹಾಕಂವ 


ದೊಡ್ಡ ಗೋಲಿ : ನಡೆಡೆೊಕಣಿ ಸೂಶುಡೆಂಕಣಿ ಬಲುಗುಂಡನಿಡುವ 
ಡೆಂಕಣಿ ತೋಟ್‌ದೆಡೆಗೆ ಸಿಡಿವ ಡೆಂಕಣಿ ರಾ.-:ಂಡೆಂಕಣಿಗಳ ಸಾಲು 
ಬಿಡದೊಪ್ಪಿ ದವು ದುರ್ಗದೊಳು (ಕುರಾಸಾಂ. ೪೨-೩೯). 
[ಬಲಿ (ಎಬಲ್ಲಿತು) * ಗುಂಡು] 
ಬಲ್ಲುದುರೆ, ಬಲುಗುದುರೆ (ನಾ). ಶಕ್ತಿಯುತವಾದ ಕುದುರೆ ; 
ಬಲಿಷ್ಠವಾದ ಕುಡ:ರೆ : ಬಲ್ಲುದುರೆಯೊಳ್‌ ಕೂಡಿ ವಂಜುಗೋಡಿಂದು 
ಕವಣೆಯಿಂ ಬಲದಿಂದಶ್ವಾಧಾರಿಯೊಪ್ಪುವಂತೆ . . , ಸುವ್ರತಂಗಳಿಂ 
ಭವ್ಮರುಮೊಪ್ಪುವೆರಸಿರ್ಪುದು (ರರ್ಮಾರ್ಮ - ೦೨-8). ಬಲುಗುದುರೆ ; 
ಅಳಿದುದೈನೂಜರಸುಗಳು ಮುಮಮ್ಮುಳಿತವಾಯ್ತೆ ವತ್ತುಸಾವಿರ ಬೀ. 
ಗುದುರೆ ನುಗ್ಗಾದೂದೊಂಬೈನೂಟು ಭದ್ರಗಜ (ಕುನ್ಮಾರ್ರೋ. ೦೦-೨೦) ; 
ಮುಸುಕೆ ದೆಸೆಯ ಖುರಪುಟಧೂಳಿ ಬಿಡದೆ ಮಾಮಸಕಿ ವಾಹಕರೇಅಲಂದು 
ಬಿಸಿಲ ಕುದುರೆಯಂತುಭಯಬಲದೊಳು ಕಣ್ಣೆ ಸೆದವು ಬಲುಗುಡುರೆಗಳು 
(ಕಂ 330” ೧೨-೪೦), [ಬಲ್‌ (ಎಬಲ್ಲಿತು,) * ಕುದುರೆ] 
ಬಲ್ಲುರುಜು (ನಾ). ದೊಡ್ಡದಾದ ಮಂಟಪ, ಅಟ್ಟಳೆ : ನಿಳಯ 
ನಿಳಯದ ಮುಂದೆ ಬಲ್ಲುರುಜುಗಳ್‌ ನಡುವೆ ತೊಳಪ ಮಣಿಗುಡಿ 
ತೋರಣಂಗಳಿಂ ಪನ್ನೀರ ಚಳೆಯದಿ೨ದಗರುಧೂಪದ ಹೊಗೆಗಳಿಂ ಬೀದಿ 
ಬೀದಿಗಳ್‌ ಚೆಲ್ವಾದುವು (ಕಂಕ್ನು ೫-೨). 
[ಬಲ್‌ (ಎಬಲ್ಲಿತು,) + ಕುರುಜು) 
ಬಲ್ಲೂಟಿಿ (ನಾ). ಬಲಿಷ್ಠವಾದ ಕುರಿ ; ಕೊಬ್ಬಿದ ಮೇಷ : ದೈವಮಾ 
ಕುಆ್‌ಯಿರ್ದೋಂದೆಡೆಗೆಯ್ಹ ಒಂದೆರಡು ಮೂಲಂ ನಾಲ್ಯುಮಯ್ಹಾಜು 
ಬಲ್ಲು ಯಂ ತಿಂದೊಡೆ ಕಾಪಿನಾಳ್ಬಡಿಗುಮೋ ನಾಯ್ತಿಂಗುಮೋ 
(ಶಸಾರ. ೪೬೭). [ಬಲ್ಕ್‌ (ಎಬಲ್ಲಿತು,)) + ಕುಟ್ಕ್‌] 
ಬಲ್ಲೂದಲ್‌ (ನಾ). ಹೇರಳವಾದ ಕೂದಲು ; ಕೇಶರಾಶಿ : ಕಿನ್ನವಿರ್‌ 
ಮುಡಿ ಕೆದರಿತಾ ರಾಕ್ಷಸಗೆ, ದೆಸೆದೆಸೆಗೆ ಜಡೆಜಡೆಯ ಬಲ್ಲೂದಲಂ 
ಕೊಡಹಿ (ಶ್ರೀಕಾಮಾ. ೬6೭-೨೩೯). 
[ಒಲ ( ಬಬಲ್ಲಿತ್ಕು) + ಕೂದಲ್‌ (- ಕೂಂದಲ್‌)] 


ಬಲ್ಲೂಳಿ 


ಬಲ್ಲೂಳಿ. ಬಲುಗೂಳಿ (ನಾ). ಬಲಿಷ್ಠವಾದ ಎತ್ತು ; ಕೊಬ್ಬಿದ 
ವೃಷಭ : ಅಡೆಯು ಕೊ:ದೆತ್ತುತುಂ ಮಾರ್ದನಿಗೆ ಮಸಗುತುಂ . 
ಪಾಯ್ಬು ಪಿಂಡಂ ಕಲಕಿ ಕೆಲೆಯುತುಂ ಬೆರ್ಚಿ ಬಲ್ಲೂ ಳಿಗಳ್ಳೆಂಗುಡೆ ಗಂಡಂ 
ಸೂಕುತುಂ ಬಂದುದು ಮದವಿದಳತ್ತಿಂಗಳಾಕ್ಷಂ ಮಹೋಕ್ಷಂ (ರಾವ. 
3-೪೭). ಬಲುಗೂಳಿ : ರಕ್ಕಸರೇಳಿಗೆಗೆ ಕಡುಭಂಗಮೊದವಿತು ಕೀಳುತರದಾ 
ಹುಲುನರರು ಬಲುಗೂಳಿಯಾನರಲಾ (ಉವೂಸಂ- ೩-೩-೨೬) - 
[ ಬಲ್ಕ್‌ (< ಬಲ್ಲಿತು,) * ಗೂಳಿ] 
ಬಲ್ಲೆಂಡ (ನಾ). ದೊಡ್ಡದಾದ ಕೆಂಡ ; ಪ್ರಖರವಾದ ಇಂಗಳ : 
ಬಲ್ಗೆಂಡಂಗಳನಾಯ್ಹು ತಂದು ಪುಟವಪ್ಪಂತೂದಿ ಧೂಪಮಂ 
ನಲ್ಲಂಪುಣ್ಮಿರಲಾಗಳರ್ಬಸಿದನಾ ಗಂಗಾಧರಂಗಟ್ಕಟೌಂ೦ (ಉನ್ಕರಿ. ೧೧-೭): 
₹ ಬಲ್‌ (ಇ ಬಲ್ಲತ್ತು) 4 ಕೆಂಡ] 

ಬಲ್ಲೆಯ್‌, ಬಲುಗಯ್‌, ಬಲುಗೆಯ್‌. ಬಲುಗೈ, ಬಲ್ಲಯ್‌, ಬಲ್ಲೆ, 
(ನಾ). ೧. ಶಕ್ತಿ; ಬಲ; ಪರಾಕ್ರವಂ ; `ಬಲ್ಗೆಯ್ಯ: ಪರಾ, 
ಬಲುಗಯ್‌ : ೧. ವೀರ ಎದ್ಕುನ್ಮಾಲಿಯೊಡನೆ ಬರ್ಪ ಕಲಿಮಹಾನಾಭ 

. ಜಂಭ ಮುಂತಾದ ಬಲುಗಯ್ಯ ರಕ್ಕಸರ್‌ ಕೋಂಟೆಯಂ ಪತ್ತಿರ್ದ 
ದಿವಿಜರಂ ಸದೆಬಡಿದರು (ತಂತ್ರ- ೪-೨) ಬಲುಗೆಯ್‌: ೨. ಬಲಿಷ್ಠವಾದ 
ಕೈಗಳನ್ನುಳ್ಳವನು ; ಶೂರ ; ಪರಾಕ್ರಮಿ : ಆಭಿಮನ್ಯುವರ್ಜುನನ 
ಕುವರನಿವ ಮಗುವಲ್ಲ ಬಲುಗೆಯ್ಯವನ ಮೋಹರದೊತ್ತಿನಲಿ ನಿಂದವರು 
ಸಾತ್ಮಕಿ ಚೇಕಿತಾನ ಪ್ರಮುಖ ನಾಯಕರು (ಕುವ್ಮಾರೀ: ೨-೦೪). ಬಲುಗೈ ದ 
ವಿ. ಎಲೆ ಧನಂಜಯ ನೀನೆ ಬಲಗೈಯುಳಿದವರು. ರಣಖೇಡಶೇ 
(ಕಾವ್ಮಾಕ. ೪-೪೦)- ೩. ಶಕ್ತಿಯುತವಾಹ ಹಸ್ತ ; ಜಗವ ಹೂಡುವ 
ಹೊರೆವ ಬಲುಗೆ ೈಯಗಧರಂಗೀ ನ ಪರ ಕುಜ ವಿಂಡುಗಳ ಕುಮ್ಮರಿಗಡಿತಕಾ 
ವುದು ಬೇಕು ಭುಜಸತ್ವ (ಕುವ್ಮಾಸ. 09-00). ೪. (ಆಲಂ) ಬೆಂಬಲ 
ನಾದವನಂ : ಸರ್ವರಿಗೆ ಬಲುಗೈ ಸಮೃದ್ಧ ಚತುರ್ವಲಾನ್ವಿತನುರು 
ಕೃಪಾನಿಧಿ ಶರ್ವನನು ಭಜಿಸಿದನು ಕಾಮಿಸಿ ಯಾದವರ ಜಯವ . ಎಳಾಗ- 
90-60-06). ಬಲ್ಲಯ್‌ ; ೧, ಬಲ್ಲಯ್ಯ ನೈಪರಂಜಿ ತಡೆಯದೆ 
ರಘೂದ್ವಹನ ಸೊಲ್ಲೋಳಿ ನಮಿಸಲಿಳೆಯೊಳ್ಚರಿಸುತಧ್ವರದ ನಲ್ಲುದುರೆ 


ಬಂದು . - . ಪೊಕ್ಕೊಡೆ (ಕೈಂಂಾ: ೨0-9). ಬಲ್ಲೆ, : ೧. 
“ಬಲ್ಲೆ ಟಗಲಿ' ಪರಾ. 
ಬಲುಗಯ್ಯತನ ಎ. ಶೌರ್ಯ ; ಪರಾಕ್ರಮ : ಬಲುರಾವುತರ 


ಮೈಯೊಳಗೆ ಬಲ್ಲೆಹವನು ಬಲಿದನು ಸೆಲದ ರಾವುತರ ಸೆಲವನಿಕ್ಕಿ ದನಂತಕನ 
ಮೇಲೆ ರಾಮನ ಬಲುಗಯ್ಯತನವನೇನೆಂಬೆ (ಕುಂಕಸಾಂ. ೦೬-೪೨). 

[ ಬಲ್ಮ್‌ ( ಇಬಧಿತ್ಮು) * ಕೆಯ್ಯ] 
ಬಲ್ಗೆಯ್ತ (ನಾ). ೧. ಬಹಳ ಕಾರ್ಯಾ ; ಅನೇಕ ಕೆಲಸ : ಮನಮಂ 
ಬೆಟ್ಟಿತು ಮಾಡಲೆಂದೆ ಬಿಡುವಳ್‌ ಬಲ್ಲೋಂಟಿಯಿಂ ಬೇಂಟದೊಳ್‌ 
ಮನಮಂ ಬೇಂಟಮುನಾಗಳಂತೆ ಬಳೆವಳ* ಒಲ್ಲೆಯ್ತದಿಂದೊತ್ತೆಯಾಣ್ಮ 
ನೊಳೆಂ, ಮೆಯ್ಯನೆ ಮಾಜುವಾಕೆ ಭವಮಂ ಪೇಲಸ್ಮಾಅಳೇ (ಲೀಲ. 
೨-೦೩). ೨. ಒಳ್ಳೆಯ ಕೆಲಸ : ಕಾಲ್ಗಾಪಿನ ಬಲ್ಲಣಿಯೊಳ್ಸಲ್ಲೆಯ್ತುದಿ 
ನಿಜೌದು ಮಡಿಯೆ ನೆತ್ತರ ತೊಣಕಿಗಳ್ಗಲ್ಲಲನೆ ಪರಿಯೆ ಕರುಳ ಪಿಣಿಲ್ಲಳೆ 
ತೆಪ್ಪಂಗಳಾಗೆ ತೇಂಕಿದರರೆಬರ್‌* (ಶಂರಾಮೂ. ೦೩-೭೯). 

[ ಬಲ್‌ (ಆ ಬಲ್ಲಿತ್ತು) 4 ಕೆಯ್ತ, ) 
ಬಲ್ಗೆಯ್ದು, ಬಲುಗೈದು. ಬಲ್ಗೆೈದಂ (ನಾ). ಬಲವಾದ ಆಯುಧ ; 
ಬಲಿಷ್ಠವಾದ ಶಸ್ತ್ರ : ಪುಸಿವಾತಿಗೆ ಬಾಯ್ದೆಗೆಯದ ವೈರಿಗಳಿಅತದ 
ಬಲ್ಗೆಯ್ದಿಗೆ ಸುಗಿಯದ ಯಶಿಕುಲತಿಲಕನನವನೀಪತಿ ಕಂಡಂ (ಬಯುಕಾ, 
$s). ಬಲುಗೈದು : ಕೈದುವೇಕೆ ಪುಳಿಂದ ನಮ್ಮೊಡನೈದಿಸಾ 


ಭುಜಯುದ್ಧದಲಿ ಬಲುಗೈದುವಿದೆಲಾ ಮುಷ್ಟಿ (ಳುವ್ಮಾಳ- ೬-೨೩): 


೬೨೮೮ 


ತೋರ್ಪೀರೈದು ತಲೆಗಳ ಬೈತಿರಿಸಿ ಬಲುಗೈದುಗಳ ಬಿಸುಟಡಗಿಸೀ 


ರಾಕ್ಷಸಕಳೇವರವ ಐದು ಶಾಪಸವೇಷವನು (ಕೂಗ: ೩-6-04): 
ಬಲ್ಲದು : ಬಲಾಸಲ್ವ ಕರ್ಮರಿಪುವಂ ಗೆಲ್ವೊಂದು ಬಲ್ಲೆ Jದುವಾವುದೊ 
ಸದ್ದರ್ಶನದೀಕ್ಷೆ (ಅತಂಫು: €-99) ; ಬಲ್ಗೈದುಗಳ್ಳಲಚರಂಗಳಂತಿರೆ 


ಭಟರ ಬೊಬ್ಬೆಯಬ್ಬರವರಾಗೆ ಪಡಗುಗಳ ಪರಿಜನಾಂತಿರೆ ಪತಾಕಾನ್ವಿತ 
ರಥಂಗಳಾಪಡೆ ನೋಡೆ ಕಡಲೆನಿಸಿತು (ಕೇತರಾ. ೦೦-೦೨). 
೩ (ಇ ಬಲ್ಲಿತ್ಕು) * ಕೆಯ್ದು] 


ಬಲ್‌ 


ಬಲ್ಲೆಯ್ಯ. ಬಲುಗಯ್ಯ. ಬಲುಗೆಯ್ಯ. ಬಲುಗೆ ಯಂ, ಬಲ್ಲಯ್ಯೂ (ನಾ). 


20 


೧. ವಿಶೇಷವಾದ ತೋಳ್ಪಲವನ್ನುಳ್ಳವನು : ಮಹಾ ಪರಾಕ್ರಮಿ ; 
ಸಮರ್ಥ : "ಪರಾಕ್ರವ.0 ಪ್ರಧಿತಂ ಬಲ್ಗೆ[8೫ಂ. ಲ್ಲೈ]ಯ್ಯಂ ” 
(ಕತುನಿ, ೧೦೫-೩೦) ; ಮೆಯ್ಕ ದಂಡಿಸಿದನೆ ಭಿಕ್ಷೆಗೆಂದೊರ್ವರ್ಗೆ ಕೆಯ್ಕೊಡ್ಡಿದನೆ 
ಚಕ್ರಧರನು ಉಯ್ಯಲ ತೂಗಿದಂತಮೃತಕೆ ಸಂದ ಬಲ್ಲೆಯ್ಯನಲ್ಲವೆ (ಶಂಕ. 
೭6. 39). ಬಲುಗಯ್ಯ : ೧. ಎಲಗೆ ನಾ ಬೇಡಲೀಯದೆ ನಿನ್ನ ನಿಮ್ಮಣ್ಣ 
ತಲೆಗೊಟ್ಟಿ ನಿನ್ನು ನಿನ್ನುವ ಕಾವ ಬಲುಗಯ್ಯ [ಪಾಕಾಂ ಗೈಯ] ನಾರು ಹೇಳು 
(ಸೂ೦ಿಸೋ. ೭-೩೭) ; ಚಲದಂಕ ಕಾಟ ಕಬ್ಬಿಲ ನಾಗ ಬುಕ್ಯಣ್ಣ ಬಲುಗಯ್ಯ 
ತಿಮ್ಮಣ್ಣ ವರದ ಕೊಲೆಗೇಡಿ ಮಾದಿಗ ಹಂಪನೆಂದೆಂಬೀ ಬಲುತರದವ 
ರೆಯ್ದಿ ದರು (ಕ:08ಸಾಂ. ೧೯-೯೦). ವ. ಶ್ರೇಷ್ಠನಾದವನು ; ಜ್ಞಾನಿ: 
ಬಲ್ಲೆನೆಂಬ ಬಲಂಗಯ್ಯ [ಶಾಕಾಂ. ಗೈಯ]ರ ನುಂಗಿತ್ತು ಮಾಯೆ 
ಅಲ್‌ಯೆನೆಂಬ ಅಜ್ಞಾನಿಗಳ ನುಂಗಿತ್ತು ಮಾಯೆ (ಮುಜಾರೇ. ಏ. ೦೭-೨೩) ನ 
(ವತಸಂ. ೩೯-೨೦ ನೋ). ಬಲುಗೆಯ್ಯ ; ೧. ಮೆಯ್ಯ ದಂಡಿಸದೆ ಚಿತ್ತವನೆ 
ದಂಡಿಸಿ ತನ್ನೊಳೊಯ್ಯನೆ ನಿಂದು ಕರ್ಮಗಳೂ ಉಯ್ಯ ನುಗ್ಗೊತ್ತೂ 
ವಂತೊತ್ತಿಬಿಟ್ಟಾ ಬಲುಗೆಯ್ಮನೆದ್ದನು ತನ್ನ ಪುರಕೆ (ಕರತ- ೬೨-೭೦). 
ಬಲುಗೈಯ : ೧. ಬಲುಗೈಯ[ಶಾಕಾಂ. ಗಯ್ಯ್ಯ]ನೊಡನೆ ಹಗೆವಡೆದು 
ಕೊಲೆಗಂಜಲೇಕೆ (ತೋಳ. 90-0೬೭) ; ಜರೆಯೆನಿಪುದಭಧಾನವೆನ್ನದು 
ವರ ಜರಾಸಂಧಕನಿವನು ಸುರನರರೊಳಗೆ ಬಲುಗೈಯ [ಐಾಕಾಂ. ಯ್ಯ) 
ನಹನೆಂದಿತ್ತಳರ್ಭಕನ (ಕುವ್ಮಾಸ. ೨೨೪೪). ಬಲ್ಲಯ್ಯ : 0. ಬಲ್ಲಯ್ಮಂ, 
ಮೆಲ್ಲಯ್ಕಂ (ಶಲ್ಲಾಮ. ೩೩೧ ಪ್ರಯೋ). [ಬಲ್ಲೆಯ್‌ + ಐ ee] 


ಬಲ್ಗೆರ್ಚು (ನಾ). (ಮರದ) ವಿಶೇಷವಾದ ಕೆಚ್ಚು, ಸತ್ತ್ವ ; ಹೇರಳ 


ವಾದ ಸಾರ: ಮಂದರದೊಳೆಂದಂಬಡೆದು ನಿಂದ ಬಲ್ಗೆರ್ಚಿ[ಶಾಕಂ- ಚ್ಹಿ]ನ 
ಮುಂಂಡಿಗೆಯಂ  ಮುಟ್‌ದು ಪಿಂಗಾಲ್ಲೆ ತೊಡರ್ಚಿದಗ್ಗದಗ್ಗರಣೆಯಂ 
ಛಟಭಟನೆ ಕೇಳ್ತು (ಊಜಶೇ. ೬-೧೦ ಈ). [ಬಲ್ಮ್‌ (ಆ ಬಲ್ಲಿತ್ತು) + ಕೆರ್ಚು] 


ಬಲ್ಗೆಚಿಕಿ, ಬಲುಗೆ್‌ (ನಾ). ದೊಡ್ಡದಾದ ಕೆರೆ: ಕಡಲುಗಳಾ ನಾಡ 


ಬಲ್ಲೇಣ್‌ (ನಾ). ಬಲಿಷ್ಠವಾದ ಸಣ್ಣ ಕತ್ತಿ; 


40 


ಹಿರಿಯ ಮೊಗವ ನೋಡೆ ಬಿಡದೆಯ್ತುಂದು ವೆಂಬಂತೆ ಕಡೆಗೋಡಿಗಳಿಂದ 
ಮೆಜಕವ' ಬಲ್ಲೆಅಕಿಗಳಾ ಪೊಡವಿಯೊಳೆಸೆದಿರುತಿಹವು (ಕುರಾಸಾಂ- ೨-೬೪)- 
ಬಲುಗೆಟಿೌ : ಬಲುಗೆಆಕಿಗಳು ಬಅತವು ಪೊಕ್ಕ ತೊಅಕಿಗಳು ತೊಲಗಿಸಿದವು 
ವನವನು ಶಿಲೆಗಳೊಟ್ಟಿಲು ಖ್ರಡಿಪುಣವೊ :ದವೆನಲಾ ಬಲದ ಬಹಳವ 
ನೇನೆಂಬೆ (ಕುಂ೫ಸಾಂ. 90-೭೪). [ಬಲ್‌ (ಬಲ್ಲಿತ್ಮು) + ಕೆಜಿ] 
ಬಾಣ ಸವೆಯೆ ಬಾಣಾಸನ 
ಬಲ್ಲೇಣಿಂದ ಪೊಕ್ಕೇಆ*ದಾಡಿ ಪ್ರಾಣವನುಳಿದು ಬಿಲ್ವಡೆ 
ಸಗ್ಗದೊಳು ಪೋಗಿ ಕಾಣಿಸಿಕೊಂಡರೆಂದೊಸೆದು (ಕುರಾಸ30. ೧೨-೬೦). 
[ಬಲ ( ಇ ಬಲ್ಲಿತು) + ಗೇಣ್‌] 


ಮುಖಯ 


ಬಲ್ಲೆ "ಬಲ್ಲೆಯ್‌” ನೋ. 
ಬಲ್ಲೈಗಲಿ (ನ್ಯಾ. ಕರಕೌಶಲವುಳ್ನ ವೀರ ; ಬಹಳ ಪರಾಕ್ರಮಿ : 


ಬಿಲ್ಲಾಜೀಕೆಯೊಳ್‌ ಬಲ್ಲೆ ಆಗಲಿಗಳನೆಸಗಿ. 
ಲೊಡಂ 


ಪಾಟಮಾಟಮಪ್ಪಂತು ಕಲಿಸ 
- ಕಳೆಳಳಂ ಬೆಳಗಿದರ ಯಮಳರ್‌ (ಮೊತ್ತ. ೦೫೧-೧೬). 
ಸನಿ ಬ್‌ Q 

[ಬಲ್ಲಿ (< ಬಲ್ಲಯ್‌) 4 ಕಲ್ಕಿ] 


ಬಲ್ಲೆ ದು 


Nn 
ಬಲ್ಲದು " ಬಲ್ಲೆಯ್ಲು ' ನೋ. 
ಬಲ್ಲೊಲೆ (ನಾ). ಭೀಕರವಾದ ಕೊಲೆ. ಹತ್ಯೆ:  ಸೂಸಿದರ್‌ 
ಕೆಂಡಮಂ ಮಾಸಿದರ್‌ ಕಾರ್ಬೊಗೆಯ ಪರ್ಬಿನಿಂ ಬಲ್ಗೊಲೆಗೆ 
ಹೇಸದರ್‌ (ಕಂತು. ೪3-8೬) ನೆಗೆದತ್ತು ಕಯ್ಲೆ ಬಾಳ್‌ ಬಲ್ಲೊಲೆಗಳ, 
ಬಾಳ್ಗಳಿಡೆವೊಕ್ಕು ಸಂತೈಸದಿರೆ ಕೃಷ್ಣನ್‌ ಎಲ್ಲಿ ಅಶ್ವತ್ಥಾಮನ್‌ ? ಒರೆವು 
ದೊಂದಿರ್ಕುಂ (6ಶ್ಮತ್ಕಾ” ೩೦-೩೮೦) . [ಬಲ್ಮ್‌ ( ಎಬಲ್ಲಿತು,) *ಕೊಲ್ಮೆ] 
ಬಲ್ಲೋಂಟೆ (ನಾ). ಬಲವಾದ ಕೋಟೆ ; ಭದ್ರವಾದ ದುರ್ಗ : ತಂತ್ರ 
ಪಾಲನಂತೆ ಗುಣಪಾಲನುಂ ಬಲ್ಗೋಂಟೆಯಂತೆ ಮಿಥ್ಯಾತ್ವಕ್ಕ ಭೇದ್ಶನುಂ 
ಮುತ್ತಿನ ಸತ್ತಿಗೆಯಂತೆಲ್ಲ ದೆಸೆಯೊಳ್‌ ಸೇವ್ಯನುಂ . - - ರಾಜಸೇವಕ 
ನಂತಡಕವಂತನುಮಪ್ಪುದು (ರರ್ತಾಮ್ಮ- 8-೪9) ,, ಆವ ವೆರ್ಗಡಲ್‌ 
ಅಗಳು, ಆವ ಮಲೆ ಬಲ್ಲೋಂಟೆ, ಅದರ ಮುಂಬಾಯ್ವರಿವು ಮೊಗಗೆಟ್ಟು 
ನಿಲಲು ? (ಪಾರಸಿ. ೬-೦೨೪). [ಬಲ (-ಆ ಬಲ್ಲಿತ್ಮು)-- ಕೋಂಟೆ? 
ಬಲ್ಲೋಲ್‌, ಬಲುಗೋಲು (ನಾ). ಶಕ್ತಿಯುತವಾದ ಬಾಣ ; ಕೋತಿ 
ವಡೆಯುಮಾಳ್ಬ ಲಮಂಂ ಬಿಬೀಚಣಂ ಮುಂತಪ್ಪ ಬೀರರ 
ಕೂಟವಂಖಂಂ, ಬಲ್ಲೋಲ ರಭಸಮಂ ತಡೆಯಲಾಜದೆ . . . ಮುನ್ನಂ 
ಪೊಅಮಟ್ಟ ತಂತಮ್ಮೆಡೆಯಂ ಸಾರ್ದುದು (ಅದ್ಮುತ. ೪6-08). ಬಲು 
ಗೋಲು : ಬೀಳಲವನೀಪತಿಗಳಶಿಹೀಹಾಳಿಯಲಿ ಸಾತ್ಮಕಿ ಮುಳಿದು 
ಬಲುಗೋಲಿನಲಿ ಗಂಗಾಕುಮಾರನ ಸಾರಧಿಯನೆಸಲು (ಕುವ್ಮಾಳೀ. ೬-೬). 
[ಬಲ್‌ ( «ಎ ಬಲಿತು) * ಕೋಲ್‌, ) 
ಬಲ್ವರೆ "ಬಲ್ಸರ' ನೋ. 
ಬಲ್ಲಿಗರ್‌ (ನಾ). ಬಲಿಷ್ಠವಾದ ಟಗರು ; ಕೊಬ್ಬಿದ ಟಗರಂ: ಆತನ 
ಕೆಲದೊಳ್‌ ಚಂಡವ್ರಾತಂ ಸಿಡಿಲೇಳ್ಗೆಯೇಳ್ವ ಬಲ್ಹಗ[ಕಾಂ. ಬಲುದಗ] 
ರೇಖರ್ದಾತಂ ಸ೭ಳಜಗದ್ದಿ ಖ್ಯಾತಂ ಹುತವಹನೆನಿಪ್ಪನು (ಗಿರಿಕ- ೬-೫೮), 
[ಬಲ್ಮ್‌ (ಎ ಬಲಿತ್ಕು) + ತಗರ) 
ಬಲ್ಹಡಿಗ, ಬಲುದಡಿಗ (ನಾ). ೧. ಅತಿಬಲಿಷ್ಠನಾದವನು; ಮಹಾಬಲ 
ಶಾಲಿ; ಪತ್ತೆಂಟುಸೂಸಿರಮಾನೆಯುಂ ಪಡಲ್ವಡಿಸಿಯುಂ ಸೈರಿಸಲಾಜದೆ . . - 
ಬಲ್ತ ಡಿಗಂ ಬೀಸಿಯುಮೊಂದುಕೋಟಿವರೆಗಂ ಕೊಂದಂ ಮದೇಭಗಳಂ 
(ಕಂಕಳಾ- - ೬-೦೦೪). ವಿ. ಬಹಳಗಾತ್ರವಾದ ಶರೀರವುಳ್ಳವನಂ : 
ನಿಡಿಯರ್‌ ಒಬಲ್ಲಾಯದ ಬಲ್ಲಡಿಗರ್‌ ವಂದಿರ್ದರಯ್ವರಾಲದ ಕೆಬಿಗಿಂ 
ತೊಡರ್ದರ್‌ ನಮ್ಮಯ ಭಕ್ಷದೊಳಡು ಪಣ್ಣಿಡು ಪೋಗು ನೀನುವಕಾನಂಂ 
ತಿಂಬಂ (ಕಂಶಠಾ. ೩-೦೨); ತಡೆಯನೆ ಮೇಲೆತ್ತಲ್‌ ಬಲ್ಜ್ಡಡಿಗರ್‌ ಬಲದಿಂದೆ 
ಕೆಡೆಯೆ ನೂಂಕಲುಮೆಂತುಂ ಗಡ ಬಾರದೆನಿಪ ಬೆಟ್ಟೆಂಗಡಹಡಿಸದೆ ನೋಡಿ 
(ರರ್ಮಾಮ್ಮ - 09..೨೪)- (ಗಂ). ೩. ಅತಿಬಲಿಷ್ಠವಾದ ; ಅತ್ಯಂತ ಬಲ 
ವುಳ್ಳ: ಮನಂಗೆಡಿಪ ಪುಲಿಯಿಂ ರೌದ್ರಾಕಾರಂಗಳಿಂ ಬಿಡೆ ಪಾಯ್ವ 
ಬಲ್ಹಡಿಗ ಮರುಳಿಂ ಇವು ವೊದಲಾದನೇಕೋಪಸರ್ಗಂಗಳಂ 
ಮಾಡಿಯುಂ (ರರ್ವಾಕ್ಮು. ೨-೨೫೪). ೪. ತುಂಬದಪ್ಪವಾದ : ಪೆರ್ಮರದ 
ದಿಮ್ಮಿಗಳ್‌, ಬಲ್ಜಡಿಗ ನೇಣುಗಳ* . . . ನುಣ್ಮಳಲ್ವೆಟ್ಟುಗಳ್‌ ಮೆರೆದಿರ್ದು 
ವಲ್ಲಲ್ಲಿ (ಕ್ರಿಉಾತಾ- ೪88-೨೬೪). ಬಲುದಡಿಗ : ೨. ತಲೆಯಂ ಬಲುದಡಿ 
ಗರ್ಕಿಟಕಿ ನಿಲಲಾಅದೆ ಸುಂಟಿದಿಂದ ಕೋಡಗದಂತುಮ್ಮಳಿಸಿ ಕಳವಳಿಸಿ. .. 
ಕರಮೆ ಮುಗಿ ತಳವೆಳಗಾದಂ (ರರ್ಮಾಮ್ಶ - ೦-೧೪೦). 
(ಬಲ್‌ (ಎ ಬಲ್ತಿತು,) - ದಡಿಗ) 
ಬಲ್ಲನಿ (ನಾ). ಜೋರಾದ ಸ್ವರ ; ಗಟ್ಟಿಯಾದ ಧ್ವನಿ: ಪಾಮರಿ 
ಚರಿಸುತಾ ವನಕೆ ನಾಲೆ ಸೆಯಿನೊಸೆದು ಬಂದೆಅಪ ಗಿಳಿವಳಗಂ ಕಯ್ಕೆತ್ತಿ 
ರಯ್ಯ್ಕುಮಾಗಿ ಬಲ್ಲನಿವೆರಸು ಸೋವೆ (ಶರ್ಮರಾ: 6-0೬) : ಬಲ್ಲನಿಯ ಚಪ್ಪಳೆ 
ಗಳುಣ್ಮುವೋಲಪ್ಪಳಿಸಿ ತೋಳ್‌'ಗಳಂ (ಶ್ರೀರಾಮಾ. ೫೪೨-೨೨೭). 
[ಬಲ್‌ (ಎಬಲ್ಲಿತು) 4+ ದನಿ] 


10 


185 


2೦ 


25 


30 


«0 


46 


೬೨೮೯ 


5 | ಬಲ್ಪಲೆಯ (ನಾ). ೧. ದೊಡ್ಡ ತಲೆಯನ್ನುಳ್ಳವನು : 


ಬಲ್ಲನೆ 


ಬಲ್ಲಲೆ (ನಾ). ದೊಡ್ಡ ತಲೆ; ದಪ್ಪೆ ತಲೆ: ಸತ್ತಿಗೆ ಗಗ್ಗರಂ ಕರುಳ 
ಬಕ್ಕಳೆ . . . ನೆತ್ತರ ತಳ್ತ ಬಲ್ಹಲೆಯ ಬಿಂದಿಗೆ ಪಾವುಗೆ ಪಂಚಮಸ್ವನಂ 
ಬೆತ್ತದ ಕೋಲಿವೊಂದಿ ನಿಲೆ ಸಾಧಕಿ ಬತ್ತಲೆ ಬರ್ಪಳೊಪ್ಪಿದಳ್‌ (ಕಾತೃಶಾ. 
೩೩೩). " ಬಲ್ಹಲೆಯ > ಪರಾ. [ಬಲ್ಕ್‌ ( ಎ ಬಲ್ಲಿತು) + ತಲೆ] 

ಬಲ್ಹಲೆಯಂ 
ತೋಳ್ನೀಳ್ದನಗಲ್ಲುರದಂ ಬಟ್ಟದೊಡೆಯವಂ ಕೆಂಗಣ್ಣಂ ನೇ:ಲ್ಹ ಕಿವಿಯಾತ 
ನೆನಿಸುವನೊಲ್ಲೊಲಿಸುಗುಮೆಸೆವ ಬೀರಸಿರಿಯಂ ಧುರದೊಳ* (ಕಾವ್ಕಾವ- 
೨೩೬) ; ಅತ್ವಕ್ಕೆ__-ಅಲರ್ಗಣ್ಣಂ ... ಬಲ್ಲಲೆಯಂ, ಅಗಲ್ಲುರದಂ (ಕವುರ- 
೧೮೬ ಪ್ರಯೋ). ವಿ. ಸಮರ್ಥನಾದವನಂ; ಬಲಿಷ್ಠನಾದವನಂ; 
ಪರಾಕ್ರಮಿ : ಗೆಲ್ತಾರೆ ಜನಕಸೇನೆ ಸಡಿಲ್ವಗಿಯೆ ಕಿರಾತಸೇನೆ ದಶರಥ 
ರಾಮಂ ಬಿಲ್ಜೆಗೆದಿಸೆ ಮವಾರ್ಪಡೆಯೊಳ್‌ ಬಲ್ಜಲಿಯರ*್‌ ಶಬರನಾಯಕರ್‌ 
ಪಡಲಿಟ್ಟರ್‌ (ಶಂಲವೂ. ೪-೬೪). ಬಲ್ಜಲೆ + - ಅ) 

ಬಲ್ಲಸಿ, ಬಲುದಸಿ (ನಂ). ಮರ ಅಥವಾ ಲೋಹದ ಚೂಪಾದ 
ದೊಡ್ಡ ಗೂಟ,- ಶೂಲ : ಬಿಡುವುರಿಯೆಣ್ಣೆ ಸೂಸುವ ಕನಲ್ಲಿಡಿ. - - 
ಕಡೆಸಿರಗೆಯ್ದ ನೊಂಕುದಳಿಯಿಕ್ಕುವ ಬಲ್ಡಸಿ ಭೀತಿಯಂ ಮುನಕ್ಕೊಡರಿಸಿ 
(ಕಂದ್ರಫ್ರಿ. ೩-008); ಹುರಿವ ಮಳಲಿನ ಕಾಸುವಂಬಲಿಯ . . . ಮರುಳೆ 
ಕೈಗಳ ನೆಟ್ಟ ಬಲ್ಲಸಿಗಳ ಪರಿಪರಿಯ ಗುಂಡುಗೋವಿಯ. . . ಪಂದಿದಲೆಯ 
ಮೊತ್ತಂಗಳಾಳ್ವೀರಿಯೊ * ಪಸರಿಸಿದುವು (ತಂತ್ರ. ೪೨-೧೧)- ಬಲಂದಸಿ : 
ಎಸೆವ ಕೋಂಟೆಯ ತೆನೆಗಳಲಿ ಕಟ್ಟಿಸಿ ಪತಾಕೆಗಳಂ ಬಸಿದ ಬಲುದಸಿಗಳಂ 
ಮಲಗಿಸಿ ಮುರಂಗಳನಿರಿಸಿ ಎಡೆಗೆಡೆಗೆ ... ಪೊಸದುರ್ಗವಂ ಪಾಟಿಸಿ ಪರಿಯ 
ನಡಬಾವಿಗಳನಗುಳಿಸಿದನದಜೊಳಗೆ (೧ಸಪು. ೧೬-೧೦); 
ಗುನ್ನಲುಗೂಡಿಡಿಸಲು ಬಲುದಸಿಯೂುರುಳುಳಿಯಿಂದ 
ಮೃಗಗಳ ಹರಣವ ತೊಲಗಿಸುವರು ಬೇಡರಲ್ಲಿ (ಕಾಂ. 

[ ಬಲ್ಕ್‌ (ಎಬಲ್ದಿತ್ತು) + ದಸಿ 

ಬಲ್ಜೆಶೆ, ಬಲುತೆರೆ (ನಾ). ದೊಡ್ಡದಾದ ಅಲೆ,-ತರಂಗ : ಕುದುರೆಯ 
ತಟ್ಟುಗಳ" ನೆರೆದ ಬಲ್ಮಿರೆಯಂ ಪಿಡಿದಿರ್ದ ಬಾಳ್ಗಳುಣ್ಣಿದ ನಿಡು 
ವಾಳೆಯಂ ... ಪೊಸತೇರ* ಪಡಗಂ ನೆಗಬಕ್ಕೆ ಪೆರ್ಚಿದ ಕಡಲಂಬಿನಂ ಮಸಗಿ 
ಬಂದುದು ಪೆರ್ಬಡೆ ಕರ್ಬುವಿಲ್ಲನಾ (ಕರ್ಮಿ - ೨೦೭); ತಂಂಬಿದ ಸಂಗೀತ 
ರಸದ ಬಲ್ಜೆ ರೆಯೊಂದು ತುಂಬನುಚ್ಚಿದರೋ ಎಂಬಂತೆ ತುಂಬುರುವೀಣೆ 
ಯೊಳೊಲ್ಹು ಪಾಡಿದರಂದು  ತುಂಬುಜವ್ವ ನೆಯರು  (ರರಕ. 8-೭೨); 
ವಾರ್ಧಿಗಳ ಬಲ್ಜೆರೆಗಳೊಂದೊಂದನಣಿವಂತೆ ದುರ್ಧರದ ರಾವ್ತರಿಜನ 
ದಾಡಿದರ್‌ (ಕಂಫಿ. ೨೪-೯೪). ಬಲುತೆರೆ: ಜಲಪಾನಕೈದುವ ಕುದುರೆಯ 
ಸಾಲುಗಳ ಬಲುತೆರೆ ಬೆಳುಗೊಡೆ ನೊರೆಯು ಕೊಳಿಪ ಚಾಮರ ಶಫಂ 
ಗಳಾಗಲಾ ಪುರ ಜಲರಾಶಿಯಂತೆ ರಂಜಿಸಿತು. (ಕಂನವಿ. ೬-೩೬)- 

[ ಬಲ್ಮ್‌ (ಬಲ್ಲತ್ಕು) + ತೆರೆ ] 

ಬಲ್ಲೊಿ (ನಾ). ವಿಶಾಲವಾದ ತೊರೆ ; ನಿತ್ತರಿಸದೆ ಬಲ್ಹೊಜಕ 
ಯೊಳ್‌ ಮತ್ತೆನಿಸದೆ ಬಿರ್ದೊಡಣ್ಣ ಸಹವಾಸಿಯೆ ಬಂದೆತ್ತುವುದುಳಿದವ 
ರಣಸಿಯುಮೆತ್ತಲ್‌ ಕೇಳುಗದೆಂಬ ನಿಯಮಮುಮುಂಟೇ (ರರ್ಮಾಮ್ಮ . 
0-೧೨೩); ಉತ್ತೂಂಗಶಿಲೆಗಳಿಂ ಭರದಿಂ ಬಿಳ್ಳು ಪರಿವ ಬಲ್ಹೊಜಕೆಯತಿ 
ಬಂಧುರವಡೆಯಿತ್ತು (ಆಯಕಾ . ೯-೦೧). 

[ ಬಲ್ಮ್‌ (ಇಬಲ್ಲಿತ್ಕು) + ತೊಲಿ ] 

ಬಲ್ಲಗೆ (ನಂ). ಅತಿಯಾದ ನಗು; ದೊಡ್ಡನಗೆ: ಆ ಸಮಯದೆ 

ದೇವಿಯವಗೆ ಮೋಹದ ರತಿಯಾಸೆಯ ಪುಟ್ಟಿಸಲಾಗ ಸೂಸುತ ರೂಪ 


ಬಲೆ ಕಲಲ್ಕಣ್ಣಿ 
ಗು 
ನೆಲಗಪ್ಪುಗಳಿಂದ 


೧೩-೬೪), 


ಜಯಂತ ಬಲ್ನಗೆಯ ವಿಲಾಸದೆ ಸಖರೊಳಿಂತೆಂದ (ಕಂನವಿ- ೦೦-೯)- 
[ ಬಲ್‌, ( ಆಬಲ್ಲಿತ್ತು) + ನಗೆ 
ಬಲ್ಲನೆ (ನಾ)- ದಪ್ಪವಾಗಿರುವ ಮೊಗ್ಗು : ನನೆಯಂ ಮುಂಡಾಡುತೆ 


ಬಲ್ಲಿಡಿದು ೬೨೯೦ 
ಬಲ್‌ನನೆಯಂ ಬಲವಂದು ಮಂಗುಳನಾಲಿಂಗಿಸಿ ಕಂಪಿನ ಜಿರಿಮಂಗುಳಂ 
ಚುಂಬಿಸಿಯನುನಯದಿಂದಲರನಲೆದು. ತೀವಿದುವಳಿಗಳ್‌ (೧ಂಕ: ೨-೬೬); 
ಮಿಳಿರ್ದಾಡುವ ನುಣ್ಣಳಿರೆಲ್ಲಿಯಲ್ಲಿ ಬಲ್ನನೆಗಳವೆಲ್ಲಿಯಲ್ಲಿ ... ಪಣ್ಣೊನೆ 
ಗಳವೆಲ್ಲಿಯಲ್ಲಿಯೆನೆ ಸೋಲಿಸುಗುಂ ಬಿಡದಾವನಂ ಬನಂ (ಕರ್ಮಿಳಾ- ೩೨). 

[ ಬಲ್ಮ್‌ (ಎಬಲ್ಲಿತು,) + ನನೆ ] 

ಬಲ್ಲಿಡಿದು (ನಾ). ಬಹಳ ದೊಡ್ಡದಾದುದು; ಅತಿ ವಿಶಾಲವಾದುದು. 
ಬಲ್ಲಿಡಿಯವು (ಬಹಂವ) : = ವೈಡೂರ್ಯಮಯಮಂಂ ಕಾಂಚನ 
ಮಯವಮಂಂ ಸ್ವರ್ಣರತ್ನಮಯಮುಮಾಗಿ ಯಥಾಕ್ರಮದಿನೆಂಟುಂ 
ನಾಲ್ಕುಂ ನಾಲ್ಕುಂ ಬಲ್ನಿಡಿಯವಪ್ಪ ಮೂಜುಂ ಪೀಠಂಗಳ ಮೇಗೆ ... 
ನೆರೆದು (೪8. ೬.೦೨೦ ವ)- [ಬಲ (ಬಲ್ಲಿತ್ಮು) + ನಿಡಿದು] 
ಬಲ್ಲಿಆ್‌ (ನಾ). ಹೆಚ್ಚಿನ ನೆರಿಗೆ; ತುಂಬ ನಿರಿ: ಎಲೆ ಸುಕುಮಾರ 
ಬ ಗೆಜ್ಜೆ ಮೆಲ್ಲುಲಿಗುಡೆ ಬಂದು ಬಲ್ಲಿಕ್‌ಯನಪ್ಪದೆ ತಳ್ವಿದೆಯ್ಕೆ 
ತನೂಭವಾ (ಕಾ8ೇ. ೦೩-೦೦೨) ; ತಮಾಲದೊಳ್ಹಳಿರುಡೆ ತಳ್ತ ಏ:ಲಿಯ 
ತರಂಗದ ಬಲ್ಲಿಜನಿಗಟ್ಟು ... ಪಸಿರ್ಪುವೆತ್ತ ಪಟ್ಟಳಿಯ ನಿಚೋಳಮೊಬ್ಬರೆ 

ಪುಳಿಂದಿಯರಾದರಮರ್ತ,್ಯಕಾಂತೆಯರ (ಕಂಠಂ: ೩-೪): 

[ಬಲ್ಕ್‌ (ದಬಲ್ಲಿತ್ಮು) + ನಿಟ್‌ ] 

ಬಲ್ಲುಡಿ (ನಾ). ಬಿರಂಸಾದ ನುಡಿ; ಒರಟಾದ ಮಾತು : ಬಡಿಹೋರಿ 
ಬಲ್ಬಂಟನೆಂ) ಬಡನುಡಿ ಬಲ್ನುಡಿ ಬಡಧೈವಲಲ್ಲದೆ ಬಡಶಬ್ದ ನಿನ್ನ 
ಪೊಂದುವದೆ (ಕತಸಾಂ. ೬೨-೬೩); ಕೊಡೆದಳೆಯಂ : ಮಾನವನುಂ ಪಿಡಿವಂ 
ಮಳೆ ಬಿಸಿಲ ದೆಸೆಗೆಯದಜಂತೀಗಳ್‌ ಬಡದೊರೆಗಳ*್‌ ಚಂಡನ ಬಲ್ನುಡಿಗೊಳ 
ಗಾಗಿಂತಂ ಕೆಟ್ಟಿತನಮಂ ನೆಗಳ್ಲೆರ್‌ (ಹವಿಷ್ಠಿರೆ. ೩-೨೨). 

[ ಬಲ್ಲ (ಎಬಲ್ಲಿತ್ತು) 1 ನುಡ್ಮಿ) 

ಬಲ್ಲೆಣ (ನಾ). ಹೆಚ್ಚಾದ ಕೊಬ್ಬು; ಅತಿಯಾದ ಮೇದಸ್ಸು : ಕಾದ 
ಪಂದಿಗಳ ಬಲ್ಲೆಣದಿಂ ಪೊಲಸಟ್ಟಿ ನಾರ್ವ ಜೇವಡೆಗಳ ಪುಣ್ಗಳಿಂ ತೊರೆವ 
ನೆತ್ತರ ಕೆಯ್‌ ನಡುಗಲ್ಕೆ ನೀಡಿ ಕೀಟಾಡೆಯಿಡೆ ಗಂಟಲಂ ಮುಟ್‌ದ 
ಸೊರ್ಮೆಯೆ ನಿರ್ಧಣನೆನ್ನ ತಂದೆಯಂ (ಕಾರಂಪೂ. 0%). 

[ ಬಲ್ಮ್‌ (-ಬಲ್ಲಿತ್ಮು) + ನೆಣ] 

ಬಲ್ಲೆಲೆ (ನಾ). ಬಲವಾದ ನೆಲೆ; ಸ್ಥಿರವಾದ ಆಶ್ರಯ : ನಿತ್ಯ 
ಯೋಗ ನಿಷ್ಯಂಪಮವಂಗೆ ಶಾಂತಮನುತಾಪಮನಾಜಾಸಿ ತಂ[ದುದಂ]ದು 
ಬರ್ದೊೋಂ ಪರೆದಿರ್ದವೋಲ್‌ ಮುನಿಗೆ ಕಲ್ಲೆಲೆ ಬಲ್ಲೆಲೆಯಂ ನಿದಾಘದೊಳ* 
(1684. 6-009). [ ಬಲ್ಕ್‌ (-ಬಲ್ಲಿತು,)*-ನೆಲ್ಮೆ ) 

ಏಲ್ಪಂಥ (ನಾ). ಅತಿಶಯಂವಾದ ಹಟ ; ಬಹಳವಾದ ಛಲ : ಶಿ 
ದಿನೆವೆಳಿಯಿತು ಒಂದು ಸಾಧನ ಕಾಣೆ ಕಲ್ಪಾಯು ನಿನಗಿಲ್ಲವಲ್ಲೊ ಬಲ್ಬಂಥ 
ಗಳ ಮಾಡಿ ಭೊ:ಗಪಡದಿರು (ಎರಾಕ್ಮೆ - 96-4)- 

[ ಬಲ್ಮ್‌ (ಎಬಲ್ಳಿತ್ಕು) *ಪಂಥೃ್ಕ ( ಆಪಂತ್ಮ)] 

ಬಲ್ಬಳಿ, ಬಲುಹಳಿ (ಕ್ರಿ). ಬಲಗುಂದು ; ಶಕ್ತಿಹೀನವಾಗು : ಬಿಕ್ಕುತುಂ 
ಬೀಗುತು೦ ಬಲ್ಬಳಿದು ಬಾಡುತುಂ ತಕ್ಕಳಿದು ತಡವಾಗಿ ಹೊರೆಯೇಅ* 
ನೋಡುತುಂ (ಕಂಂರೆ, ೬-0೪) : ದೆಸೆದೆಸೆಗೆ ಕರೆಕರೆದು ಬಾಯಾಲ 
ಬಲ್ಪಳಿದು ನಿಂದಿರ ಲಾಅದೆ ಕಾಲ” ಕುಪ್ಪಳಿಸಿ ಭೋಂಕನೆ ಕುಳ್ಳಿರ್ದು 
(೧64. 4-೭೬5), ನೋಡಿ ಮರೀಚಿಕಾಜಲಮನಂಬುವಿದೆಂದೆಳಸುತ್ತೆ ಬಂದು 

ಕೈನೀಡಿ ಕಲಂಕಿ ಪೊಕ್ಕು. ತೆಗೆದಿಕ್ಕುತೆ ಪುಷ್ಕರಮಂ ನಿಜಾಸ್ಕದೊಳ್‌ ಬಾಡಿ 


10 


೩6 


20 


26 


86 


ಬಳಲ್ಲು ಬಲ್ಬಳಿದು ಬೀಳ್ದುದರ್ಕಕರಕಲ್ಪಿತಸಂಜ್ವರನೊಂದೃ 
ಕುಂಜರಂ (೫೬ಕೇ: 3೨೩೯೪). ಬಲುಹಳಿ: ಮಂಗಳ ಮಂಗಳ... 
ಕುಲವಳಿದು ಛಲವಳಿದು ಬಲುಹಳಿದು ನಿಲಲು ಸೂತ್ರದ ಜಂತ್ರ 


ದವಳಿಯೊಲು ಘಲಸಿದ್ಧಿ ಎನಿಸಿ ನಿಷ್ಟ ಲಸಿದ್ಧಿಯನೆ ಬಿಟ್ಟು ಭಕ್ತ್ಯಂಗನೆಯ 
ಮರ್ತ್ಯಕ್ಕೆ ತಂದಿತ್ತವಂಗೆ (ಅನಕಂ. ೨66-0490) ; ಎನ್ನನ್ನೇಕೆ ಕಾಡುವಿರಿ 


ಬಲ್ಬು 


ಎಲೆ ತಂದೆಗಳಿರಾ ಬಲುಹಳಿದು ಭವಗೆಟ್ಟು ಮ ಛಲವಳಿದಂ : ಭಕ್ತೆಯಾಗಿ 
ಚೆನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ (ರುಹಾರೇ ೨. ೦೩೦-೨೯೪). 
[ ಬಲ್ಬು3ಅಳ್ಳಿ (ಅಲ್‌) ] 
ಬಲ್ಬಾವು (ನಾ). ದೊಡ್ಡಹಾವು: ಅವನಮರಪದವಿಯಂತ್ಕದೊಳ 
ವನಿಗೆ ಬಲ್ಬಾವದಾಗಿ ಬೀಳ್ವಿನಂ (ಹಾರಾಸ್ಕ- ೦-೨-೩೪). 
[ ಬಲ್‌ («ಎ ಬಲ್ಲಿತ್ಮು) * ಪಾವು] 
ಬಲ್ಬಿಡಿ, 'ಬಲ್ವಿಡ' ನೋ. 
ಬಲ್ಬಿಡ್ಕಿ ಬಲ್ವಿಡ್ಕಿ' ನೋ. 
ಬಲ್ಲಿಲಿ (ನಾ). ಬಲವಿಲ್ಲದಂದು ; ನಿರ್ಬಲವಾದುದು : 
ಬಲ್ಬಿಲಿಯಕ್ಕುಂ (ಸೌಕಂರ: ೯-೦೦). [ಬಲ್ಬು + - ಇಲ್ಮಿ] 
ಬಲ್ಬು, ಬಲುಪು, ಬಲುಹು (ನಾ). ೧. ಬಲ; ಶಕ್ತಿ; ಸಾಮರ್ಥ,; 
ಪರಾಕ್ರಮ : “ಪ್ರಾಣಃ ... ತರ; ಸಹಃ. ಈ ೮ ಬಲ್ಬು (ಬಲುಹು)” 
(ಹರಾಯುು. ೦೨೦-೩6) ; ಬಲ್ಪುಂ ಕೂರ್ಪಮಾರ್ಪುಂ ನಿರಂತರಮೊಪ್ಪಲ್‌ 
(ಎಇ. ೩೨೯-೩; 929) ; ಮಾಣಿಕಂ ಸೂಸೆ ಬಲ್ಜಿಂದೊದೆದಂ 
ನಾರ್ತಂದು ದುರ್ಯೋಧನನ ಮಕುಟಮಂ ಕೊ:ಪದಿಂ ಭೀಮಸೇನಂ 
(ಶಂಶಠಾ. ೦೩-೯೮); ಕೆಡೆದಿರ್ದ ಶಬರಂ ಕಕ್ಕಡವಂದಿಯನೀಕ್ಷಿಸುತ್ತೆ ಶಬರ 
ಸಮೂಹಂ ಬಿಡೆ ಕೊಂಡುಕೊನೆದು ಬಲ್ಬಂ ನಂಡಿಯಂತ್ತಿರ್ಪನ್ನಂ (೧06. 
6-000) -೨. ಬೆಳೆಯುವಿಕೆ; ಬಲಿಯುವಿಕೆ ; ಎಳವಾಳೆ ಬಲ್ಬಿಗೆ ಬಂದರೆ 
ಸೀಗೆಯ ಮೆಳೆಯೊಳು ಮಥನವೆ (ಮೋಹತ- ೩೪-೨೪). ಹಿ. ದೃಢತೆ; 
ಸ್ಥಿರತೆ : ಪಿಡಿದೀ ವ್ರತಮಂ ನಾಂ ಸಾವೊಡೆ ಸಾವೆಂ ಬಿಡುವೆವಲ್ಲವೆಂದೊಡೆ 
ಮೂರ್ಪಂ ಮಡಿಪದೆ ಮಾಣಂ ಬಲಿಂ ಪಿಡಿವೆಂ ಜಿನಪದಮನಿದುವೆ ಕಜ್ಮಂ 
ಪೆಜತೇ೦ (ರರ್ಟುವ್ಮೂ. ೩-೦೦೦): ಪಿಂಗಿದ ನೀಆರ ಬಲ್ಬು ಪಾಜಕ ಪಾದರಿಗರ 
ನಾಣ್ಗಳುರ್ಕುಗಿಡೆ . . . ಜೇವೊಡೆಯ ಬಲ್ಲುಲಿ ನೀಳ್ದುದು ಕರ್ವುವಿಲ್ಲನಾ 
(ಕದ್ಮಿಣ- ೩೦೦) ; ವಿರಚಿಸಿದಂ . . . ಲಕ್ಷ್ಮ್ಮೀಶನೆಂಬೊರ್ವನು ಹೃದ್ವನಜ 
ದೊಳ್ಳೇವಪುರದ ಲಕ್ಷಿ ಶನ ಪದದ್ವಯವನಾವಗಂ ಧ್ಯಾನಿಸುವರಡಿಗಳಂ 
ಸದ್ದಿ ನಯದಿಂ ಭಜಿಪ ಬಲ್ಜಿಂದೆ ಎಮುಲ ಜೈಮಿನಿಭಾರತದ ಕಥೆಯನು 
(ಕೈುಳಾ. ೦-೦೦). ೪. ಗಾಢತೆ; ಬಿಗುಹಂ; ಬಿಗಿ: ಕಲ್ಪಲತೆಗಳೆಡಬಲ 
ದಲ್ಲಿ ಹಬ್ಬಿದ ಕಲ್ಪವೃಕ್ಷವೊಯೆಂಬ ಸೊಬಗ ಕಲ್ಪಿಸುತ್ತಿದ್ದನಾ ರಾಯನಾ 
ಪೆಣ್ಣಳ ಬಲ್ಬಿನೊಳಮುರ್ದಪ್ಪಿದಾಗ (ಠ6ಕ- 6-೩). ೫. ಬಲಾತ್ಕಾರ; 
ಬಲವಂತ ; ಒತ್ತಾಯಂ : ಸಮಸುಖದುಃಖಮಂ ತಳೆವ ರೋಹಿಣಿ . . . 
ಎನ್ನಯ ಮೋಹದೆ ಮುರ್ತರೂಪದಿಂದಮೆ ಬಟ್‌ಸಂದಳೊಲ್ಲು ಮಗುಟ್ದುಂ 
ಬರೆ ಪಿಂತೆಯೆ ಮತ್ತೆ ಬಲ್ಜಿನಿಂಗಮೆ ನಿಲಿಸಿಟ್ಟೆನೆಯ್ದೆ ನಿಜಲೋಕದೊಳಾಕೆ 
ಯಂನಲ್ಲಿ ಕಂಡಪೈ (ಕಾರಂಉ- 609) ; ಕೆಲಬರ್‌ ಸಿಂಗಮನೊತ್ತಿ ಪಲ್ಲಣಿಸಿ 
ಬಲ್ಬಿಂದೇಜುತು೦ ಬೇಗದಿಂ . . . ನಡೆದರೆತ್ತಂ ಬೀರರಾ ಪಾಡಿಯೊಳ್‌ 
(ಕಲ್ಮಿಕಾ- ೨೩೩) ; ಕಂತೆ ಕಟ್ಟಿಗೆ ಕಪ್ಪರ:ಗಳನಿಭಾಸುರನ ವಿಷ್ಣುವಿಧಿಗಳ 
ಸದೆದು ಬಲ್ಬಿನಿಂ `ಸೆಳೆದುಕೊಂಡೈ (ಕಾವಂ. ೯-ಂ)- ಬಲುಪು : ೧- 
ಬಲುಪಿನೊಳಂ ತೇಜದೊಳಂ ರೂಪಿನೊಳಂ ಸಲ್ಲಲಿತವಪ್ತಟತ 
ದೊಳಂ ಗೆಲುವವನ್ನರ್ಗ್ಗಾಣೆ ರೇವಗೌಂಡಂಗೆಳೆಯೊಲ್‌ (8999- 1%-1, 
ಧರೆಗೆಸೆವ 
ಚರಣಾಬ್ಧವರಪ್ರಸಾದ  ತೋಟಿಗುತ್ತರ್ವರ್ಷಂಪ್ರತಿ 
ಕಂಡಗೆಯಂ . . . ರಂಗಭೋಗಕ್ಕೆಂದುಂ (ಕಇ. 7. 1222); 
ಮೆಲುಪು ಬಲುಪಿನ ಶಕುತಿಗಳುಡುಗಲಳಿ ನೆನಪು ಮರಳದೆ ತೊಡೆದು 
ಹೋಗಲಿ (ಓಸೀಗೀ- ೦೦೪೨೪). ೫. ಹೆಡಗುಡಿಯು ಕಟ್ಟಿಮುಭಯುವ ನಡೆ 
ಯಲಿ ಹಣುಗೋಲಿನಲೈ ಯಂಬಿಗನಾಗಂ ಪಿಡಿದು ಕೋಡಗವ ದ್ವಿ ಜನಂ ಕಡು 
ಬಲುಪಿಂ ಪಿಂತೆ ತೆಗೆದು ಕಟ್ಟಿದ ಕರಮಂ (ನನ್ಮಶಾ- ೨-೦೪೪). ಬಲುಹು. 
೧. “ಪ್ರಾಣಃ, ಸ್ಮಾಮನ್‌, ಬಲಂ... ಸಹೆಃ-ಈ ರ ಬಲ್ಬು (ಬಲುಹು”) 


2111. 


೨೪೪-೫೩೮; 2147); 
ಪಂಚಲಿಂಗನ 


ಕಲಿತನದ ಬಲುಪಿನಾರ್ಪಿಂ ಕೂರ್ಪಿಂ 


೩೦-೩೫8; 


ಬಲ್ಬು ೬೨೯೧ 
(ಕಉಡು. 039-469), ಜನನಮರಣಕ್ಕೊಳಗುಗದನ ಬಲುಹನೇನ 
ಬಣ್ಣಿವೆನವ್ವ (ನುಹಾರೇ, ೨. 0೦-೬); ಕುಬೆ.ರನ ಗರ್ವಭೂರುಹವ 


ಬೆ;ರುಳಿಯದೆ ಕಿತ್ತು ಬಿಸಾಡುವೆನಿ:ಶನ ಭಾರಿಯ ಬಲುಹ ಮುಜೀವೆನು 
(4 ಶ್ರತಾಂ. ೦೦-೧೨೬); ಎಲೆ ಕುಮಾರಕ ಹರಕುಮಾರಂಗಳವಿಯಲಿ ನಿಲಲರಿದು 
ಕೊರಳಿನ ಬಲುಹನಆ:ಯದೆ ' ಗಿರಿಯ ಹೊಜಲಂಘೈಸುವರೆ ಭಟರು 
(ಕುಪ್ಕಾರ್ರೋ. ೪-89). ಹ. ಬೇಂಬೆಗೆಯ್ತಂದ ಭೂಪಾಲಕನನೆಳೆತಟಂ 
ಮಾಡಿ ತೆಗೆದೆನ್ನುಶ್ರಮಕ್ಕೊ ಯ್ದ ಬಳಿಕ ನೋಡುವೆನವನ ಸತ್ಯಗಿತ್ಯದ 
ಬಲುಹನೆಂದ ವಿಶ್ವಾಮಿಶ್ರನು (ಹತಕಾ. ೩-೧೦) ; ಅನಘನಪ್ಪಾ ಮಾದಿರಾಜನ 
ಮನದ ಬಲುಹಂ ನೋಡಿದಪೆ ನಾನು (2ಸಪ್ರು: 0-68)” ೪. ಐಸ್ತ್ರವ 
ಬಹಳವಾಗಿ ಧರಿಸು ಸೆಜ್ಜೆಯ ಬಲುಹಾಗಿ ಕಟ್ಟು ಶಿವದಾರವ ಬಲುಹಿನಲಿ 
ಸುತ್ತೆಂದು ಹೇಳುವುದು ಉಪದೇಶವೇ ಬೇಜಕ ಕಟ್ಟುವ ಠಾವುಂಟಾಗಿ 
(ಕನ್ನದ, ಕ. 3೨6-0048); ಆಗಳಶಿಸಾಕಾರರೂಪವದಂಗೆ ನಡನಡುಗುತ್ತ 
ಹತ್ತಿರೆಗಾಗ ಕೈಸನ್ನೆಯಲಿ ಕರೆವುತ್ತೊಡೆಯ ನಂಬಿಯನು ಆಗ ತನ್ನುಡೆ:ಚ್ಚೆ 
ಯನು ಬಲುಹಾಗಿ ಒಡಿಸುತ್ತಾತನಂ ತಲೆವಾಗಿಸುತ್ತಂ ಭಯದ ಬಿತ್ತಂ 
ಬಿತ್ತಿ ಚಿತ್ತದಲಿ (ಸಫಾ ೨೬-೨೩). ೫. ಹಠ।, ಪ್ರಸಭಂ --ಈ ೨ 
ಬಲುಹು (ಬಲ್ಬು) (ಹರಾಯು- ೦೨8-೬೪); ಕಂಗಳಲಿ ಕಟ್ಟಿದ್ದ ಮುಸುಕೆ 
ನಭಂಗನಾಗ ತೆಗೆದು ಬಿಸುಟು ನಮನಂಗಳಂ ಬಲುಹಿಂದ ತೆಜ'ದುಆಃ 
ನೋಡಲು (2ಸಥ್ರು. 80-60) ; ರಂ೦ಂಶೀದೇವಿ. . . ಬಲುಹಿನಲಿ ಭೂಸುಶನ 
ಚಿತ್ತವ ತಿಳುಹಿ ಬಂದಳು ಮನೆಗೆ (ಕುನ್ಮಾಆ- 0೦-೨೦) ; ಆನೆಯನುಣಿಸು 
ವಂತಾ ಕಾಂತೆ ಬಲುಹಿಂದ ತಾನುಣಿಸಿದಳಾತ್ಮ ಪತಿಯ (ಶಕತ. ೧೦-೫೭). 
೬. ಬಲವುಳ್ಳದು; ಬಲಿಷ್ಠವಾದುದು ; ಸಮರ್ಥವಾದುದು : ತಲೆ 
ಇಲ್ಲದ ಕಾಗೆ ನೆಲದಲ್ಲಿ ನಡೆಯಿತ್ತು - ಬಲುಹೆನಿಸಿದ ಕರಡಿ ಹಾಡಿ ಹರಸಿ 
ಬೆಳೆಯಿತ್ತು (6ರತ- ೩6-008) ; ದೇವಿ ನೇವಂಸಲಟ್‌ಯೆನೆಂದೊಡಿದಾವ 
ಧರ್ಮವು ಶಿವಶಿವೀ ಹದ ಸಾವನವರಿಗೆ ತಹುದು ಬದ್ಧವಿಘಾತಿಯಿದು 
ಬಲುಹು (ಕುಪ್ಮಾಂ- ೩-೫). ೭. ಬಲ ಳ್ಳವನು ; ಬಲಿಷ್ಠನಾದವನು ; 
ಸಮರ್ಥ : ಒಲಿವನಿತನಾರೋಗಿಸಿದಪೆಂ ನಿಲಿಸಲಂಪೈ ಎನ್ನನೆನುತಂ 
ಬಲುಹಲಾ ನೀನಿದಕೆ ನಾನೇನಜಯೆನೇ ಎನುತ (೧ಸಫು. ೫೯-೦೩); ಈತ 
ಧವನುವಿನಲಿಂತ ಖಡ್ಡದಲೀತ ಪರಿಘದಲೀತ ಕುಂತದಲೀತ ಬಲುಹೆಂದಂಧ 


ಭೂಪತಿಗಜುಹಿದನು 'ವಿದ:ರ (ಕುನ್ಮಾಅ ೩೨೨೪). ೮. ಅಧಿಕ 
ನಾದವನು ; ಮಿಗಿಲಾದವನು ; ಉತ್ತಮ: ಬಲುಹದಾರೈ 
ಫಾಟಕಿಗೆ ವೆಗ್ಗಳರದಾರು ಸುಬಾಹುವಿಗೆ (ತೊರ. ೩-೭-೪೨). 


೯. ಹೆಚ್ಚಾದುದು ; ಅಧಿಕವಾದುದು : ಭಟನುಉುಬೆ ಬಲುಹೋ 
ದಿಟ್ಟನಿವ ಕೌರವರ ಥಟ್ಟಿನಲಿ (ಕುಠ್ಶಾಳ. ೨೦-೦೭) ; ನೆಲಹುಗಳಾ ವೆ೧ಸರ 
ನುಂಡನು ನಿನ್ನ ಕಂದನ ಗಸಣಿ ಬಲುಹು ಯಶೋದೆ (ಸಾಳ್ಮರಾ. 30-೪). 
೧ರ. ಬೆಂಬಲ ; ಒತ್ತಾಸೆ ; ನರನ ನುಡಿ ಹೊಳ್ಳುಗದಾ ವಟರಹರನ 


ಬಲುಹುಳ್ಳನ್ನಬರ (ಕುವ್ಕಾರ್ರೋ- 6-೬೩೩) ; ಜನರ ಪರಿಪರಿ ದೂಷ್ಯ 
ಭೂಷ್ಯವ ನೆನೆವೆನೇ ತಮ್ಮುಡಿಯ ಸಂಭಾವನದ ಬಲುಹಿರಲಾವ ಭಯ 
ಮೇಕೆಂದು ಕೈಮುಗಿದ (ಗಗತಾ - ೦೬-೬೪)- ೧೧. ಕಟು, ; ಆನಿಕೆ : 


ಕಾಂತಾ£ಚಭಂರದಿಂದೆ ನುಣ್ಣೊರಲು ವಬಂದೆಂತಹುದೆಂದು ಸಂದೆಗದೆ 
ಸಂತತ ಬಣ್ಣಗಲ್ಲುಗಳ ಕೇವಣಿಸಿರ್ದ ಚಿಂತಾಕ ಬಲುಹನಿಕ್ಕಿದರು (ಕೋಹತ, 
೨೩-೬೮). ೧೨. ಕಠಿಣವಾದುದು ; ಕಷ್ಟಕರವಾದುದು : ದೇವ] 
ಕಾಳೆಗ ಬಲುಹು ಬಿಸಿಲಿನ ಡಾವರಕೆ ರಥತುರಗವತಿನಿರ್ಜೀವಿಯಾದವು 
ಬಲಹೀನ ಕೆೊೊಲುವುದೆಂತೆನೆ 


ಇದೆ PS ತ್ಸ ಷ್ಟ ಬಾ 3 ಕಾಗೆ 
ತನಗಿದು ಬಲುಹಯಂದವನುಸುರಿದನು 


(ಕುಪ್ಮಾರ್ರೋ, ನೀನಾ ಖಳನ 
ಕೋಪಿಶವನಾಗಿ (6ೇವಂಸಾಂ. 
08-9೭): ವರಕಾಮವೃಷ್ಟಿಯೆನಿಪ ಗೃಹಪತಿರತ್ನ ಪರಿಪರಿ ಗೃಹವಸ್ತುಗಳನು 


ನೆರಪುವುದನೊಂದು ವಿಭವವ ಮಾಳ್ದನೆಂದರೆ ತಡಬಡವುಂಟೆ ಬಲುಹೆ| 


೦೦-೨೭): 


೩0 


20 


25 


40 


65 


ಬಲ್ಬುಗೆಡು, 


ಬಲ್ಬುಗೆಡು 


(ಕರಕ. 9೩-008). ೧೬. ಮಹಿಮೆ: ಪ್ರಭಾವ; ಎನಲು ತಾ 
ನರವರವಸಿಷ್ಕಂಗಿನಿತು ಸತ್ವವಿದೇನದೆಂದರೆ ಘನವನಜ್‌ಯಲು ಪಾರ್ಥ 
ರುಜಗಳ ತಪದ ಬಲುಹುಗಳ ತನತನಗೆ ಮುನಿವರರು ದೇವರ ಜನವ 
ಶಾಪಿಸಲೊಬ್ಬರೊಬ್ಬರಿಗನುಸರಿಸಿ ಗಜಟ್‌ಸಿತು ತತ್‌ಕ್ಷಣ ಪಾರ್ಥ ಕೇಳೆ:ದ 
(ಸಂಠರ. ೨9-8೩೭). ೧೪. ಹಿರಿಮೆ; ಫನತೆ : ಪ್ರೌಢಿಮೆ: 
ವಿದ್ಯದ ಬಲುಹನೆ ತೋಜ: ಬುದ್ಧಿಯ ಮೆಅವವನಲ್ಲ ನಿರ್ಧೂಳಿ ಜನ್ಮ 
ನಿಜಗುಣಯೋಗಿ ಕಂಡಯ್ಯ (ಶಿಶಗೀ, ೧೨೪೯-೬೪೨): ೧೫. ಬಿರುಸು 
ಮಾತು : ಕೆಲಸ ಮಾಡಲು ನಿಮ್ಮ ಭವನದ ನಳಿನಮುಖಯರ 
ಕಳುಹು ಸುರಪತಿ ಬಲುಹ ನುಡಿದರೆ ನಿನ್ನ ಕತನದಿ ಕೆಡುವುದಾ ಲೋಕ 
(ಸಂಥಶ- ೨೦-58). (ಗು)... ೧೬. (ಆಲಂ) ಹೊರಗೆ ಮಾತ್ರ 
ಬಲವಾಗಿರುವಂತೆ ಕಾಣುವ ; ಅಶುಶ್ವಶವಾದ ; ನಂಬದಿರು ಈ 
ದೇಹ ನಿತ್ಯವ್ಲ. . . ಒಳಗೆ ಮಲ ಮೂತ್ತಾದಿ ಕ್ರಿಮಿಗಳಿರವು ಹಲವು 
ವ್ಯಾಧಿಯ ಬೀಡು ಪಂಚಭೂತದ ನಾಡು ಬಲುಹು ದೇಹವ ನೆಚ್ಚಿ 
ಕೆಡಬೆ:ಡ ಮನುಜ (ಶ್ರರಂದ. ೧-೨೬-೦). 

ಬಲುಹು ಮಾಡು ಎ ೧. ಬಲಪ್ರಯೋಗ ಮಾಡು ; ಶಕ್ತಿಯನ್ನು 
ಉಪಯೋಗಿಸು : ಬಲುಹು ಮಾಡಿಕೊಳಲ್ಕೆ ಹರಿಯಜ ಬಲಹರರ 
ಪವಣಖ್ಲ ಎಂದಡೆ ಅಳವಿಯೇ ನಿಮಗೆವೆ ಡನೆ ಮಾಜಾಂತು ಕೆಡಬೇಡ 
(ಂಸಕ್ರು- 36-8೭): ೨. ಒತ್ತಾಯ ಮಾಡು ; ಬಲಾತ್ಕಾರ ಮಾಡು: 
ಮುನೆವೆಂಡಿತಿಯೊ ನಾನೊತ್ತೆಸೂಳೆಯೊ ನಿನಗೆ ಸೋದರದತ್ತಿಗೆಯೊ . . . 
ನಿನ್ನದರ ಒತ್ತಿ ನೀನೆನ್ನಂ ಬಲುಹು ಮಾಡುತ್ತ ಕಂಡಲದೆಂತು ಬಹುದು 
ಬಲ್ಬಾಗು, ಬಲುಪಾಗು, ಬಲುಹಾಗು ಷಾ 
ಅಧಿಕವಾಗು ; ಬಹಳವಾಗು : ಮುಪ್ಪು 


(ಬಸಪ. ೪೦-೪೬). 
೧. ಹೆಚ್ಚಾಗು ಸ 


ತೇಜಂ ಬಲುಹಾಯಿತ್ತು (ಸರ. 6-90) ; ಖೇಡತನ 
ಬಲುಹಾಯ್ತುು ನಿಮ್ಮನು ಕಾಡುವವರಾರು (ಶಂಠಥಶ- ೭೬-೩೦) ; ಲಆಜ್‌ವು 
ತಲೆಕೆಳಗಾಯ್ತು ಮುಜಿವೆ ಗಆ:ಗಟ್ಟಿತು) ಮನೊ:ಭವ ಎಜ್‌ಗೆಲಸ 
ಬಲುಹಾಯ್ತು (ಕುಳ್ಕಾರಿ. ೨-0೨). ವಿ. ಬಲ ಬರು ; ಸಾಮರ್ಥ್ಯ 


ವುಂಟಾಗು : ಬಡವಂಗೆ ಹಣ ದೊರಕಿದಂತೆ ಕತ್ತಲೆಗೆ ಒಲುಪಾದಂತೆ 
ಗಿರಿಗೆ ನಡೆ ದೊರಕಿದಂತೆ ಬಣಗುರಕ್ಕಸರಿಗೀಶ್ವರನಿರೂಪಿತದಿ: ದ್ರುಹಿಣ 
ಕೊಟ್ಟ ವರದ ಬಲದಿಂ ಲೋಕಗಳನೆಲ್ಲ ಹಣಿದವಾಡಲ್ಯಮರರೆರ್ದೆಗು:ದಿತು 
(6889. ೦೬-೪): ೩. ಬಲವುಳ್ಳುದಾಗು ; ಬಲಿಷ್ಕವಾಗು : 
ಕುಂಬಳಕಾಯಿಗೆ ಕಬ್ಬುನದ ಕಟ್ಟ ಕೊಟ್ಟರೆ ಕೊಳಿವುದಲ್ಲದೆ ಬಲುಹಾಗ 
ಬಲ್ಲುದೇ (8ನ. ೪೨). ೪. ಬಲಿಷ್ಕನಾಗು; ಸಮರ್ಥನಾಗು: ಆದಡಿದ 
ಕೊಳ್ಳೆನುತ ಸಾತ್ಯಕಿ ಕೋದನಭ್ರವನಂಬಿನಲಿ ಬಲುಹಾದನೈ ಮರು ಎನುತ 
ಕಡಿದನು ಸೋಮದತ್ತಸುತ (ಕುಫ್ಮಾರ್ರೋ: ೦೪-೪). ೫. ಉಗ್ರವಾಗು; 
ಪ್ರಚಂಡವಾಗು : ನಡುಹಗಲು ಪರಿಯಂತ ಕಾಳೆಗ ಬಿಡದೆ 
ಬಲುಹಾೂಯ್ತೂಖಿಳೆವೇಗದ ಕಡ:ಗುದುರೆ ಬಳಲಿದವು (ಕುನ್ಮಾರ್ರೋ 00-33). 
[ಬಲಿ (ಎ ಬಲ್ಲಿತ್ಮು) * -ಪ್ಪು] 


ಬಲ್ಪೂಗಿಡು "ಬಲ್ಬುಗೆಡು' ನೋ. 
ಬಲ್ಬುಗುಳ್‌ (ನಾ). ದಪ್ಪವಾದ ಗುಳ್ಳೆ; ಭಾರಿಯಾದ ಬೊಬ್ಬೆ : ಪುಷ್ಪ 


ಕೊ:ಮಲಲಿಂಗಾಂಗದೊಳಾಯ್ತು ಬಲ್ಜುಗುಳಿದೆನ್ನಿಂ ಪಂಸ್ನಮೇಗೈವೆನೆಂದ: 
ಲಸತ್‌ಖಡ್ಗದೆ ತನ್ನ ಗೋಣ್ಕೊಟಕೆಯೆ: (ವೃತಂ. ೯-೬೩). 
(ಬಲ್‌, (< ಬಲ್ಲಿತಂ|) * ಪುಗಳಿ] 
ಬಲ್ಪೂುಗಿಡು (ಕ್ರಿ). ಬಲವನ್ನು ಕಳೆದುಕೊಳ್ಳು: 
ಸಾಮರ್ಥ್ಯವನ್ನು ಕಳೆದುಕೊಳಂ; ಶಕ್ತಿಗುಂದು : ಕಡೆವಗಲೊಳ 
ನಿಜಂಂಗಮತಿರಕ್ತದೊಳೊಬ್ಬರೆ ಬಲ್ಬುಗೆಟ್ಟು ತೇರ್‌ ಪೊಡೆಗೆಡೆಯಲ" , . . 


ರುದು 
ಬಲ್ಬುಚ್ಚು ೬೨೯೨ ಬಲ್ಬಿ 
ಇನನೆಯ್ದಿ ದನಸ್ತಶೈಲವುಂ (6ಕಕು. ೨-೩). ಬಲ್ಲಾಗಿಡು: ಎಂತು ಪೋಲ್ವಿನೆಂದು ಪರಿಚ್ಛೇದಿಸಿ (ರರ್ಕಾಶ್ಮು. 6-೫೦): ಬಡಿಹೋರಿ ಬಲ್ಬಂಟನೆಂಬ 
ಪೆಜಗಿಕ್ಕಿ ನಳನಂ ನೀಂ ತಟೌಸಂದಂತೆ ಬಲ್ಪುಗಿಡದಣ್ಮಣ್ಮೆಂದಂತಕನೆ ಬಡನುಡಿ ಬಲ್ಲುಡಿ ಬಡದೈವಕಲ್ಲದೆ ಬಡಶಬ್ದ ನನ್ನ ಪೊಂದುವದೆ (ಶತಸಾಂ. 
ಮಸಗಿ ಮೇಲೆಟ್ಹಂತೆವೊಲಿರ್ದಂ ಪ್ರಹಸ್ತನಪ್ರಶಿಮಬಲಂ (ಪಂರಾವೂ- ೬೨-೬೫): ಬೂತುಗ ಮತ್ತು ಅವನ ಮಗ ಮಾರಸಿಂಹರಂತಹ ನಚ್ಚಿನವ 


0೩-66); ದೂರ್ತರ್‌ ಮಾರ್ತಾಂಡನಂ ಕಂಡ ಮಂಜಿನಂತೆ ಪರಿಯೆ ಬಚ್ಚರ್‌ 
ಕಿರ್ಚು ಮುಟ್ಟಿದ ತಪ್ಪದಂತೆ ಬಲ್ಪುಗಿಡೆ (ರರ್ಮಾತ್ಮ - ೨೨೬೪). 


[ಬಲ್ಬು -ಕೆಡ್ಕು) 
ಬಲ್ಬುಚ್ಚು (ನಾ). ಬಲವಾದ ಹುಚ್ಚು; ಅತಿಯಾದ ಬುದ್ಧಿಭ್ರಮಣೆ : 
ಬಲ್ಬುಚ್ಚಾದಂ ಪೆರ್ಚಿದವೊಲ್ಲೊಳಿಯಿಸುತಂದು ರಾತಿ ದರ್ಪಕಶಿಖ 


ಪೊಂಗಲ್ಪದ್ಮಾವತಿ ಜುಣುಗಿರೆ . ನಲ್ಪೊಂಬಾಗಿಲ್ಲೆ 
(ಉದರ: 03-88). [ಬಲ್ಕ್‌ (< ಬಲ್ಲಿತ್ತು) + 

ಬಲ್ಬುದೋಅರ್‌ “ಬಲ್ಬುದೋಹಜು' ನೋ. 

ಬಲ್ಪುದೋಟ್‌ಸು (ಕ್ರಿ). ಶಕ್ತಿಯನ್ನು ತೋರಿಸು; ಸಾಮರ್ಥ್ಯವನ್ನು 
ಪ್ರದರ್ಶಿಸಂ : ಮತ್ತಂ ಮಲೆತು ನಿಂದು ಅಖ್ಯ ಿಡದೊಳ್‌ ಪೊಕ್ಕು 
ಬಾಹಪ್ಪಳಿಸಿ ಬಲ್ಲುದೋಟ್‌ಸಿದ ಮಲ್ಲನನುರ್ಬುತ್ತೊಯ್ಕನೊಳಪೊಕ್ಕು 
ಮಿಕ್ಕು ಪಲೌದಕ್ಕಿ ಮುರಿವ ... ಮಲ್ಲರ ನೆರವಿಗಳೊಳಂ (೧06. 
೨-೦೦೫ ವ). [ಬಲ್ಬುದೋಣು *--- ಇಸ್ಕು] 

ಬಲ್ಬುದೋಹಜು, ಬಲ್ಬುದೋಲ್ಜ* (ಕ್ರಿ). ೯ ಬಲ್ಬುದೋಹಾಸಂ; ಏಲನೆ 
ಸೂಜ3ಗೊಂಡು ನುಡಿವೀ ನುಡಿಯಲ್ಲದೆ ಮತ್ತಮಾಸನಂದೋಜುವ 
ಬಲ್ಪುದೋಟಿವೆರ್ದೆದೋಲುವ ಕಯ್ದೆಸರಂಗಳೆಮ್ಮನುಂತೇಅವು (ಶಂಶಥಾ. 
6-೨೦). ಬಲ್ಪುದೋಟು್‌ ; ಪಗಲಿರುಳಿನ್ನದೆನ್ನೊಳೆ ಕಡಂಗುವನೆನ್ನೊಳೆ 
ಬಲ್ಪೂದೋರ್ಪಂ . . . ಕರಂ ಮುುಳಿಸಿಲ್ಲ ಕಾಯ್ದು ಕೆಮ್ಮಗೆ ಬಳಿಸಂದು 
ಕೊಂದಪನಕಾರಣದಿಂ ಮೊಜಿಸಯೋ ಮನೋಭವಾ (6ರಿಫು- ೧೨-೩೪). 

[ಬಲ್ಬು * ತೋಟ] 

ಬಲ್ಹೊಂಬಳೆ (ನಾ)- ಅಡಕೆ. ತೆಂಗು ಮಂಂತಾದ ಮರಗಳಲ್ಲಿ ಬಿಡುವ 
ದೊಡ್ಡ ಹೊಂಬಾಳೆ.ಹೂಗೊಂಚಲು: ಬಲ್ಹೊಂಬಳೆಯಿಂ ಬಳ್ಳಿತ್ತು 
ಕೌಂಗು ಕಂಜಕಿಂಜಲ್ಕದಿಂ ಕಣ್ಣೊಳಿಸಿತ್ತಬ್ಹಾಕರಂ ತಂಪಲೆವ 
ಮಲಯ ಮಂದಾನಿಲಾಂದೋಳದಿಂದಂ (ಕಾರಂಉ. ೭೭೮). 

(ಬಲ್ಕ್‌ (ಎ ಬಲ್ಲಿತ್ಕು) 4 ಪೊಂಬಳೆ (೬ ಪೊಂಬಾಳ್ಕೆ)) 

ಬಲ್ತೊಟಿ್‌. ಬಲುಹೊಟ್‌ (ನಾ). ಬಹಳವಾದ ಹೊರೆ ; ಅಧಿಕವಾದ 
ಭಾರ: ಪೊಡವಿಯ ಪೊತ್ತ ಬಲ್ಲೊಆಯನೊಲ್ಲಿಟ್‌ಪಲ್‌ ಸಬಲಂ ಖಳರ್ಕಳಂ 
ಕಡಿಕಡಿದೊಟ್ಟೆ ಮೆಟ್ಟಿ ಜಿಂಹಗನಂ ವಿಜಯಾಂಶುವೃದ್ಧಿ ದಾಂಗುಡಿಯಿಡೆ 
(3ಕಂ. 3-00); ಬಡಗಣ ಗಡಿಗಾಏನವರ್‌ ಗುಡುಗಾಡಿಸಿ ಗೋಲಕೊಂಡ 
ವಿಜಯಾಪುರವುಂ ಕಡಿದು ಮರಾಟರ ಪಡೆಯಂ ಪೊಡವಿಯ ಬಲ್ತೊಲಕ 
ಯನಿಟ್‌ಪಿ ಬಣ್ಣಿಗೆವಡೆವರ್‌ (ಪ್ರತಿ. ೨-೦6). ಬಲುಹೊಣಕ: ತೋಳ 
ಬಲುಹೊಟ್‌ಗಲಸಿ ಕೆಲಬರು ಮೇಲೆ ನಮ್ಮಯ ಹಗೆಗೆ ಕೆಲಬರು ಕಾಳಗದ 
ಕಾರ್ಮುಕನೃಪೂಲರ ನೆರವಿಯದೆಯೆಂದ (ಕುವ್ಮಾಳ. ೩-0೪); ಬಾರಿಸಿದ 
ಬಲುಹೊಲಿಯ ಬಂಡಿಗಳೋರಣಿಸಿದವು ಪಯಣದಲಿ ಕರ್ಪೂರ ಕಸ್ತುರಿ 
ಕುಂಕುಮದ ಪೆಟ್ಟಿಗೆಯ ಸಾಲಿನಲಿ (ತೊರರಾ, ೦-೬-೩4). 

[ಬಲ್‌ («ಎ ಬಳ್ಲಿತ್ತು) 4 ಪೊಟ್‌] 
ಬಲ್ಬ್ಪೊಟ್ಟು (ನಾ). ಬಹಳ ಕಾಲ; ಹೆಚ್ಚು ಸಮಯ 
ಮಾತಾಡದೆಯೆ ಕುಳ್ತನ್‌ ಬಲ್ಬೊಟ್ಟು (6ಕ್ಕತ್ಯಾ- ೧೩-೨೬೬). 

[ಬಲ್‌ (-ಆ ಬಲ್ಲಿತ್ತು) * ಪೊಟ್ಟು) 
ಬಲ್ಬಂಟ (ನಾ). ಮಹಾ ಪರಾಕ್ರಮಿ,--ಯೋಧ; “ಉರ್ಕಾಳ್‌, ಕೂರಾಳ್‌. 
ತುಟಿ೨ಲಾಳ್‌, ಬಲ್ಲಾಳ್‌, ಬಲ್ಬಂಟಂ-ಈ ೫ ಪರಾಕ್ರಮಮಖಳ್ಳಂ” (ಕರಸಾ. 
೩6-3೬೪) ; ಪುಣ್ಯದಿಂ ದೊರೆಕೊಂಡ ಜೈನಧರ್ಮಮನೊಲ್ಲದೆ ಬಿಟ್ಟೊಡೆ 
ಪುಲ್ಪಂಟನಂ ನಂಬಿ ಬಲ್ಬಂಟನಂ ಬಿಡುವ ಪಗೆಗಾಜನುಮಂ . . . 


ಬಂದನಾ ಕವಿರಂಜಂ 


ಪಚ್ಚು («೬ ಪುರ್ಚು)]| 10 


16 


20 


25 


30 


36 


: ಒಂದು 


ರಾದ ಬಲ್ಬಂಟರು ಆ ಸಾಮ್ರಾಜ್ಯವನ್ನು ಎತ್ತಿ ಹಿಡಿಯಲು ಪ್ರಯತ್ನ 
ಮಾಡಿದುದರಿಂದ ರಾಷ್ಟ್ರಕೂಟರ ಪಟ್ಟವು ಮುಂದೆ ಕೆಲವು ವರುಷ ಜೀವ 
ಹಿಡಿದುಕೊಂಡಿತು (ಕರೀರ. 3೪). [ಬಲ್‌ («ಎ ಬಲ್ಲಿತ್ಕು) * ಬಂಟ) 

ಬಲ್ಬಂಡಿ (ನಾ). ದೊಡ್ಡ ಗಾಡಿ : ಬಡಿಕೋಲ್‌ ಕಿಗ್ಗಟ್ಟು . , . ಸಾಳುವಂ 
ಕೂಳೆ ಗಂಳಂ ಗಿಡುಗಂ ಬಲ್ಬಂ [ಶಾಂಕಾ- ಲ್ವಿಂ]ಡಿಯೊಳ್‌ ದೀಹದ ಪುಲಿ 
ನಿಶಿತಾಸ್ತ್ರಂಗಳುಗ್ರ ತ್ವಮುಂ ಸಂಗಡಿಸುತ್ತಿರ್ದೊಪ್ಪೆ ವಿಂಧ್ಯಾಟವಿಗೆ ನಡೆದು 
ದುದ್ಯತ್ಯಿರಾತಪ್ರಜಾತೇ (ಗಂಕ, ೦-೬೮). 

[ಬಲ್‌ (« ಬಲ್ಲಿತ್ಮು) 4+ ಬಂಡಿ] 

ಬಲ್ಬಂದಿ " ಬಲ್ವಂದ್ಕಿ' ನೋ. 

ಬಲ್ಬಂದಿಕಾಳಿ ' ಬಲ್ವಂದಿಕಾಅ ' ನೋ. 

ಬಲ್ಬಗೆ  ಬಲ್ವಗೈ ' ನೋ. 

ಬಲ್ಬಜ (ನಾ). ೧. ದನಗಳಂ ತಿನ್ನದ ಒಂದು ಬಗೆಯ ಒರಟುಹುಲ್ಲು : 
“ ಹೆಚ್ಚುಲಿಹುಲ್ಲು, ಬಲ್ಬಜ, ಗಂಜಳದ ಹೂ” (ಸಸ್ಮನಿ. ೬9); ನೊಡದೆ 
ನಾಣಲೈತ್ತ ಬಲ್ಬಜ ಧನ್ಯಂಗಳುಂ ಮಿಗಿಲಾಗಿ ಸಂಗ್ರಹಂಗೆಯ್ಯಬೇಕು 
(ಕಾರಣಾಂ. ೫೭೮6-6೪). ೨. (ಆಲಂ) ಕೆಲಸಕ್ಕೆ ಬಾರದುದು : 
ನಿರಂಪಯುಂಕ್ತವಾದುದು : ಈ ಬಲ್ಬಜಕ್ಕೆ ಮನಸ್ಸಿನ ಶಾಂತಿ ಕಳೆದು 
ಕೊಳ್ಳಬಾರದು (ಕೂಂ). [ಸಂ.7 

ಬಲ್ಬಜೆ (ನಾ). (?) : ಕುಜನಸಂಗದಿ ಕೇಡು ಸುಜನರ್ಗೆಂಬಂ ನೀತಿ 
ಶ್ರಿಜಗವಜ*ಯೆ ಕಾಣಲಾಯೂ ಮರು ಪ್ರುಣಿಫ್ರಾಣದೊಳಿ ಿಜವಿದೆ ಇದಕೆ 
ಬಲ್ಬಜೆಯೇಕೆ (ಕೈಕವೇ. 9-೨೨೪); ಹೊರಳಿ ಬಲ್ಬಜೆಯಿಂದ ತನ್ನಯ 
ಬಿರಿದ ಬಿಡಿಶುವೆನೆನುತ ಭೋಂಕನೆ ಪರಿದು ಬಂದರು ಭಾಳನೇತ್ರರ 
ವಂಹಿವನನಿದ್ದೆಡೆಗೆ (ಕಂಕಠಾ . 0೪-೩). [2] 

ಬಲ್ಬಯಕೆ (ನಾ). ಅತಿಯಾದ ಅಪೇಕ್ಷೆ; ಬಹಳವಾದ ಆಸೆ; ಹೆಬ್ಬಯಕೆ : 
ದಣಾಯಕರೆ,  (ಬಲ್‌ಬಯಕೆಯಿಂದ) ಮತ್ತೆ ನನ್ನ ಶ್ರೀವಿರೂಮಕ್ಷನ 
ಪಂಪಾಪುರಕ್ಕೆ ಹೋಗಬೇಕೆಂಬ ತುಡಿತ ದಿನದಿನಕ್ಕೂ ಬಲಿಯುತ್ತಿದೆ 
(ತುಂಗರೆ- ೦೩); ಬಹುದಿನದ ಬಲ್ಬಯುಕೆ ಈಡೇರಿತು (ಕಳುಕು. ೨೨೦): 

[ಬಲ್ಡ್‌ (ಎಬಲ್ಲಿತು,) * ಬಯಕ್ಕೆ) 

ಬಲ್ಬಆಿ (ನಾ). ಭೀಕರವಾದ ಬರಗಾಲ ; ಬಹಳವಾದ ಕಮ ; 
ದುರ್ಭಿಕ್ಷ: ಬಹುಧನಧಾನ್ಯಾವಳಿಯನೊಬ್ಬಸನೆ ಬಲ್ಲಅದೊಳ್‌ 
ಘನಶರಣತತಿಗೆ (ವೃತಂ. 6-4೬). [ಬಲ್ಶ್‌( ಬಲ್ಲಿತು) 4 ಬಣ]. 

ಬಲ್ಬಟಲ್‌ (ಕ್ರಿ). ಅತಿಯಾದ ಆಯಾಸವನ್ನು ಹೊಂದು ; ಬಹಳ ದಣಿ; 
ಸಪ್ತಾಶ್ವಂ ನಿಚ್ಚವಯಣದೆೊಳ್‌ ಬಲ್ಪಟಲ್ಲಶ್ವಸಪ್ತಕಮಂ ಕಡಲೊಳ್‌ 
ಮಯ್ಸರ್ಚಿ ನೀರ್ಗುಡಿಸಲೈೆಂದು ಸಾರಥಿಯ ನೇರ್ಪಡಿಸಿ ತಾಂ ತೇರಿನಿಟ್ರ೨ 
ದನೆನೆ ಪಡುವೆಟ್ಟಿನೆಡೆಯೊಳ್‌ ಮೆಲ್ಲನೆ ಮೆಯ್ಲ ರೆಯಲೊಡಂ 
33-4). [ಬಲ್‌ (ಎಬಲ್ಲಿತು) 4ಬಟಲ್‌,] 

ಬಲ್ಬಿಗುರ್‌ (ನಾ). ಅತಿಯಾದ ಭಯ ; ಬಹಳವಾದ ಅಂಜಿಕೆ : ಬಲ್‌ಬಿ 
ಗುರೊ ಎನ್ನೆರ್ದೆಯನಿಟಾಗುಂ (ಬರ್ದಪ್ರ. ಬಖಲ*ಬಿಗುರಿಂದಂ 
ಮತಿಗೆಟ್ಟ ವಳನ* ಕಾಡಿಪುದು ? (೧ರ್ಮಪ್ರ- ೩೦-೬೩೩). 

[ಬಲ್ಲ್‌( ಎ ಬಲ್ಲಿತ್ಮು) * ಬಿಗುರ್‌,] 

ಬಲ್ಬಿರುದು (ನಾ). ದೊಡ್ಡ ಬಿರುದು; ಪ್ರಸಿದ್ಧವಾದ ಹೆಸರು: 
ಸುರರ ಸೂಳೆಯರನೆಲ್ಲರಂ ಸೆಜಕವಿಡಿದು ತನಗೆ ಸರಿಯಿಲ್ಲೆಂದು ಬಲ್ಜಿರುದಿನ 
ಕಾಳೆಯಂ ಪಿಡಿ೩ ಬಲದಿಂ ಚತುಸ್ಸಾಗರದ ವೇಳೆಯ ಧರಾಮಂಡಲಂಗಳಂ 
ಸಂತಸದೊಳಾಳೆಯಂಧಾಸುರಂ (ಕಂಪು. ೪೭-೨); ಪುರದ ಲಗ್ಗೆಗೆ ಬಿಟ್ಟ 


(ರಾಮಾಶೃ 


00-೨3೨); 


ಬಲಿ ಸಿಲ್‌ 


ತುರುಕರನೀಖಿದು ಬಲ್ಬಿರುದ ಮೆಅಕೆದ ನರಸೇಂದ್ರ (ಕಂನೆಂ. ೦೪ ಸೂರನೆ). 
[ಬಲ( ಎಬಲ್ಲಿತು,) +-ಬಿರುದು] 

ಬಲ್ಬಿಸಿಲ್‌ "ಬಲ್ಲಿ ಸಿಲ್‌? ನೋ. 

ಬಲ್ಬಿಸಿಲು " ಬಲ್ಪಿಸಿಲ್‌ >: ನೋ. 

ಬಲ್ಬು (ನಾ). ವಿದ್ಯುತ್ತನ್ನು ಬೆಳಕನ್ನಾಗಿ ಮಾರ್ಪಡಿಸಿ ಹೊರಚೆಲ್ಲುವ 
ಗಾಜಿನ ಬುರುಡೆ ; ವಿದ್ಯುದ್ದೀಪದ ಬುರುಡೆ: ಈ ತಾಮ್ರದ 
ತಂತಿಗಳ ತುದಿಗಳು ಬಲ್ಬಿನ ಹೊರಗೆ ಇರುವ ಎರಡು ಸೀಸದ ಬೊಟ್ಟೂಗಳಿಗೆ 
ಸಂಬಂಧಿಸಿವೆ ($9ತ0. ೩9೩); ಬೆಳಕು ಬೆಳಕನು ಕೂಡಿ ಆಡುತಿರೆ ಬಲ್ಬು 
ಹೊರೆ ; ಈಗ ಬಲ್ಬಿಗೆ ಬಲ್ಬು ಕಾತರಿಸಿತರಿ (ನರಂ. ೪೨-೦೫). 

[«-ಇಂ. Bulb] 


ಬಲ್ಬೆಟ್ಟ, ಬಲುಬೆಟ್ಟ (ನಾ). ದೊಡ್ಡ ಬೆಟ್ಟ ; ಅಗಾಧವಾದ 
ಪರ್ವತ : ಮರಳಿ ಕವಿದುದು ಸೇನೆ ಮಂಜು ಬಲೈಟ್ಟಮಂ ಪರಿವೇಷ್ಟಿ 
ಪಂದದಿಂ (ಕೆಂಪು. 36-35). ಬಲುಬೆಟ್ಟ : ಮತ್ತಿದೇನಂಬುಧಿಯೊಳಗೆ 


ತಲೆಯೆತ್ತುತಿದೆ ಬಲುಬೆಟ್ಟವಿದು ತಾ ಕೃತ್ರಿಮವೊ ಸಹಜವೊ (ತೂರಂಾ. 
೩-೦-೮); ಒಡನೆ ಕಪಿ ಬಲುಬೆಟ್ಟವನು ಸಿಡಿಲೆಅಗುವವೊಲೆಅಗಿದನು ರಕ್ಕಸನ 
(ತೊರರಾ. ೬-೨೨-೦೬) - [ಬಲ್ಮ್‌( ಎ ಬಲ್ಲಿತ್ಮು) --ಬೆಟ್ಟ್ಯ] 
ಬಲ್ಪೆಡಗು, ಬಲುಬೆಡಗು (ನಾ). ವಿಶೇಷವಾದ ಅಂದ ; ಅತಿಯಾದ 
ಸೊಗಸು : ಮಾೌಕ್ತಿಕಗಳ ವಮಂಡಿವಲಿ ಮೆಅ್‌ವ ಬಾವುಲಿಯ ನಿಡು 
ಗುರುಳಿನ ಮುತ್ತಿನ ಕುಚ್ಚಿನಿಂದ ಬಲೈೆಡಗಾಗಿ ಮೆಟ್‌ದರರ್ತಿಯಲಿ 
(0ನ೨- ೨9-೪೨). ಬಲುಬೆಡಗು : ನಾನಾ ಬಗೆ ಷಡುರಸಾನ್ನಗಳ ಪಾಕ 
ಗಳ ಕಡುಚೆಲ್ವ ಗೃಹಗಳಂದರಮನೆಯೊಳು ಬಲುಬೆಡಗ ಬಿ:ಜ್‌ದುವರ್ತಿ 
ಯಲಿ (ಕಂಠಂ. ೭೫೪೭). [ಬಲೌ( ಆಬಲ್ಲಿತ್ಮು) *-ಬೆಡಗ್ಮು ( ಆಬೆಡಂಗು)] 
ಬಲ್ಪೆದೆ (ನಾ). ಅತಿಯಾದ ಕಾಮಾತುರ ; ಬಹಳವಾದ ಕಾಮೇಚ್ಛೆ : 
ಇತ್ತ ಸೆಳೆದೊಯ್ಯುವುದು, ಹತ್ತಿರಕೆ ' ಬಾ ' ಎಂದು ಚಿತ್ತವನು ಬಲ್ಬೆ 
ದೆಯ ತೆರೆ ಅದೊಂದು (ಶಾರರೀ- ೦೨-೬). [ಬಲ್ಮ್‌ ( ಆ ಬಲ್ಲಿತ್ಮು) *-ಬೆದೆ] 
ಬಲ್ಬೆಜಿಗು (ನಾ). ಬಹಳವಾದ ಆಶ್ಚರ್ಯ ; ಅತಿಶಯವಾದ 
ಸೋಜಿಗ : ದಿಟಮೊರೆವೆ ಬಲ್‌ಬೆಅಗನೊಂದನ" (ಅಂತಿಗೊ. ೦೦-೨೨೪). 
[ಬಲ್‌ (-ಆ ಬಲ್ಲಿತ್ಕು) 4 ಬೆಅಗ್ಗು] 
ಬಲ್ಬೊಬ್ಬೆ. ಬಲುಬೊಬ್ಬೆ (ನಾ). ಬಹಳವಾದ ಗದ್ದಲ ; ಅತಿಯಾದ 
ಚೀರಾಟ,--ಕೋಲಾಹಲ : ನಿಬ್ಬರದೆ ಬರ್ಪ ಹಯಬಲದಬ್ಬರಣೆಗೆ 
ಕೊರ್ಬುಗಳೆದುದಿರ್ಕೆೇರಿಗೆ ಬಲ್ಜೊಬ್ಬೆಗೆ ಸೀರೆಯ ಮುಂ ತವೆ ತಬ್ಬಿ ಬ್ಬಂ 
ಶಾಳ್ಹಿ ತೂಲಿಸಿತಾಳ್ವನ ಸಿರಿಯಂ (860, ೨-೯೭೩). ಬಲುಬೊಬ್ಬೆ : 
ಬಲುಬೊಬ್ಬೆಯಲಿ ನೆಲನದಿರೆ ನಡೆದುದು ಸೇನೆ ಕಲಶೋದ್ಭವನ ನೇಮದಲಿ 
(ಕುವ್ಮಾರ್ರೋ. ೪-08) ; ಬಲುಬೊಬ್ಬೆ ಸಿಡಿಲು ಖಡ್ಗಗಳ ತೊಳಪು ಮಿಂಚು 
ಸಲೆ ತುರಗದ ದನಿ ಗುಡುಗು (ಕಂಠತಿ. ೦-000). 
[ಬಲ (ಎಬಲ್ಲಿತ್ತು) 4 ಬೊಬ್ಬೈ) 
ಬಲ್ಭಾರ, ಬಲುಭಾರ (ನಾ) ಹೆಚ್ಚಾದ ಭಾರ ; ಅತಿಯಾದ ತೂಕ : 
ಹೆಮ್ಮರನಿರ್ದೇನದಜಂಂದಲೆತ್ತ ಬಹುದೇ ಬಲ; ್ಲಿರೆಮಂ ಸನ್ನೆ ಸಾವಿರ 
ಕಾಲಾಳಿನ ಸತ್ವವೈ (ಸೋಮೇಶ- ೭೬). ಬಲುಭಾರ : “ಭಾರಣೆಯೆನೆ 
ಬಲುಭಾರಂ” (ಕಾರಿ. ೩೪). (ಬಲ್ಲಿ (ಬಲ್ಲಿತ್ಮು) + ಭಾರ) 
ಬಲ್ಭುಜ (ನಾ). (ಆಲಂ) ಹಿರಿಮೆ; ಔನ್ನತ್ಯ: ಭುಜಬಲಿಯೋಗೀಂದ್ರ 
ನೆಂತಿರ್ದನೆಂದನು ರಜತಗಿರಿಯ ಬಿಟ್ಟು ಬೇಜಕಿ  ಗಜವಿಪಿನದೊಳಿರ್ದ 
ನಾತನ ತಪದ ಬಲ್ಕುಜವ ಚಿತ್ತೈ,ಸೆಂದರವರು (ರರಕ. ೩೪-೯): 
(ಬಲ್ಲ, (ಆ ಬಲ್ಲಿತ್ಕು) + ಭುಜ] 
ಬಲ್ಮಂತ್ರಿ (ನಾ). ಸಮರ್ಥನಾದ ವಂಂಶ್ರಿ : ದೂರದರ್ಶಿಯಂತೆ 
ಮೇಲನಣ*ವನುಂ ಬಲ್ಮಂತ್ರಿಯಂತೆ ಪ್ರಮಾದರಹಿತನುಂ . . . ರಾಜ 


೬೨೯೩ ಬಲ್ಮಿಂಚು 
ಸೇವಕನಂತಡಕವಂತನುಮಪ್ಪುದು (ರರ್ಮಾತ್ಮ . 8-೪೪). 
[ಬಲ್‌ ( ಆ ಬಲ್ಲಿತು,)) 4 ಮಂತ್ರಿ] 
ಬಲ್ಮತ್ತಿ (ನಾ). ಒಂದು ಬಗೆಯ ಮತ್ತಿಮರ : ಪಾದರಿ ತಾಅಕಿ ತಂಡಸು 
ಚಿಳಿಲ*್‌ ಬಲ್ಮತ್ತಿ [ಶಾಕಾಂ- ಬಿಳಿಲ್ಬಿಲ್ದತ್ತಿ) ಬೇವತ್ತಿ ಕಕ್ಕಿಮ್ಮುರಂ 
5 ಎಂಬೀ  ಮರದುಬುಗಲಿಟುಂಬಿನಿಂದತಿಗಹನಮೆನಿಪ ಗಹನಾಂತರದೊಳಗೆ 
(ಪಾರ್ಕೃಫ್ಯ. 0೨-೩೮). "“ಬಿಳಿವಂತ್ರಿ' ಪರಾ. 
[? + ಮತ್ತಿ (ಮಟ) 
ಬಲ್ಮನುಶ್ಯ, ಬಲುಮನುಸ್ಮ (ನು). ಇ ಬಲಂವಾನಿಸ : ಬೆ(ಂಣ್ಣೆ 
ಯೂರ್ಪು(೦)ನ್ನೆರೆಡಆ ಬಳಿಯ ಬಾಡಂ ಹಜುಹೆಯಿಂ ಬಡಗಲು ಪಾಂಡ್ಕ 
ದೇವನ ಬಲ್ಮನುಶ್ಯರು ಬೆ(0)ಣ್ನೆಯೂರ ಚಂದುಗಿದೇವನುಂ ಕಾಳಗೌಡನುಂ 
(aug. 3%-1. ೩೩೭೨೯ ; 1220)- ಬಲುಮನುಸ್ಯ : ಆ ರಾಯನ 
ಮನೆಯ ಸಂಧಿವಿಗ್ರಹಿ ಲಖಂಣ್ನನವರ ಬಲುಮನುಸ್ಯ ದೇವಪ್ಪ ಹರಿಯಪ್ಪ 
ನವರು ಹಡವಳಿಕೆ ನಾಡಿಂಗೆ ಸರ್ವ್ವಾಧಿಕಂರಿಗಳಾಗಿದಲ್ಲಿ (ಎಳ. ೪11, ಶಿವಮೊ- 
0೯-6 ; 1309). [ಬಲ್‌ (-ಆ ಬಲ್ಲಿತ್ಕು) * ಇಮನುಷ್ಯ ] 
ಬಲ್ಮನೆ (ನಂ). ದೊಡ್ಡದಾದ ಮನೆ ; ಮಹಾಸೌಧ : ಚೆಂದಳಿರಾಂತಶೋಕೆ 
ಮಣಿಮಂಟಪಂ ಎಳೆಮೊಗ್ಗೆ ಗಳೊಪ್ಪು ವ ಮಲ್ಲಿಕಾ ತಾ 
ವೃಂದಮೆ ಮುತ್ತು ತೆತ್ತಿಸಿದ ಬಲ್ಮನೆ ಕೇತಕಿ ಸುತ್ತುವೇಲಿ ಕಕ್ಕುಂದರಿ 
ಯಾಂತ ಕೋಟೆ ಮದನಂಗೆನೆ ಕಂಗೊಳಿಸಿರ್ದುದಾ ವನಂ (ವೃಷವಿ. ೪-೩೪)- 
[ಬಲ್‌ (ಎ ಬಲ್ಲಿತ್ಲು) *- ಮನೆ) 
ಬಲ್ಮನ್ನೆಯ (ನಾ)- ಹೆಚ್ಚಾ ಮನ್ನಣೆಯನ್ನು ಪಡೆದ ವ್ಯಕ್ತಿ ತ ದೊಡ್ಡ 
ಮುಖಂಡ : ಸಲೆ ಪೋಪ ಬರ್ಪ ಬಲ್ಮನ್ನೆಯರ ಕನ್ನೆಯರ ಸುಳಿಸುಳಿದು 
ಕಣ್ಣೊಪ್ಪುವಂದಣದ ಗೊಂದಣದ ಕಳಕಳದ ವಾದ್ಯರವದಬ್ಬರದ ನಿಬ್ಬರ 
ದಳಾ ಪುರಂ ರಂಜಿಸಿದುದು (ಕೆಬಫು: ೦೦-4೫) - 
[ಬಲ್‌ (ಎಬಲ್ಲಿತ್ತು) + ಮನ್ನೆಯ] 


20 


25 |ಬಲ್ಮರ, ಬಲಂಮರ (ನಾ). ದೊಡ್ಡದಾದ ಮರ ; ಮಹಾವೃಕ್ಷ : 
ದಾಡೆಯಂ ಮಸೆದು... . ಮಾಂಟುತ್ತೆ ಕಂದಂಗಳಂ ಕೆಡಪುತ್ತಂಗ 
ದೊಳುರ್ದಿ ಬಲ್ಮರಗಳಂ ಬಂದತ್ತದೊಂದೆಕ್ಕಲಂ (ಗಾಜಕೇ- ೩-6೪)- 


ಬಲುಮರ : ಸಿಡಿದು ಹಾಟ್‌ದ ಹಸ್ತದುಜುಬೆಗೆ ಬುಡಸಹಿತ ಬಲುಮರ 
ಧರಾತಳಕುಡಿದು ಬಿದ್ದವು (ತೊರರಾ. ೦-೦೦-೦೪). 
(ಬಲ್‌, (“ಎಬಲ್ಲಿತು)) 3- ಮರ್ಮ] 
ಬಲ್ಮಳೆ, ಬಲುಮಳೆ (ನಾ). ದೊಡ್ಡಮಳೆ ; ಭಾರಿ ಮಳೆ : ಎಅಂಕೆವನಿ 
ಬಲ್ಮಳೆಯವೊಲೊಪ್ಪುವುದು (ಎಇ. ೫111; ೩೩೦-೩೦ ; 929) ; ಮಹಾರಥ 
ತುರುಗ ಕಾಲಾಳಿಂದ ಶಸ್ತ್ರಾಸ್ತ್ರಗಳ ಬಲ್ಮಳೆಯ ಸುರುಯಿತಿದೆ. (ರೇಶೀಮ. 
೩-೦೩). ಬಲುಮಳಿೆ : ಕೋಲ  ಬಲುಮ(ಕಾಂ. ವ]ಳೆಗೊಡ್ಡಿ 
ಹರಿಗೆಯ ಮೇಳಯವ ಮಣ್‌ಗೊಂಡು ಖೇಚರರಾಳು ನಿಂದೆಚ್ಚಿತು 
ನಿಹಾರದಲರ್ಜುನನ ರಥವ (ಕುಠ್ಮಾಕ. ೨೦-೨೩) ; ಒಬಲುಬೊಬ್ಬೆ ಸಿಡಿಲು 
. . ಸಲೆ ತುರಗದ ದನಿ ಗುಡುಗು ಖಳರವಯವ ಕಾಲಮೇಘವಂಬಿನ 
ಬಲುಮಳೆಗಳ ಕರೆದುವು (ಕಂನವಿ. ೦೮-೧೦೦) - 
[ಬಲ್ಕ್‌ ( ಎ ಬಲ್ಲಿತ್ಲು) * ಮಳೆ (ಮಚಟಕಿ)] 
ಬಲ್ಮೂವಂತ (ನಾ). ದಕ್ಷನಾದ ಮಾವುತ : ತೊಟ್ಟನೆ ಪೊಂದಿದ ಕುದು 
ರೆಯ ತಟ್ಟಂ ಕಂಡಣೆದು ನೂಂಕಿ ಬಲ್ಮೂವಂತರ* ಬಿಟ್ಟಿಕ್ಕಿದರಾನೆಗಳಂ 
(ಕದ್ಮಿಕಾ. ೨೮೧). [ಬಲ್‌ (-.ಎಲ್ಲಿತ್ಕು) * ಮಾವಂತ] 
ಬಲ್ಮಿಂಚು (ನಾ). ೧. ಹೆಚ್ಚಿನ ಪ್ರಕಾಶ. ೨. (ಆಲಂ) ತುಂಬ ಕಾಂತಿ 
ಯಿಂದ ಕೂಡಿದ ವ್ಯಕ್ತಿ ; ವಂಚಿಸಿ ಬಲೆಯೊಳ್‌ ಪ್ರಪಂಚವೆಲ್ಲ ಸೆಳೆದು 
ಕಂಚಿಪಟ್ಟಣದಿ ಬಲ್‌ಮಿಂಚಾಗಿದ್ದನೆ (ಫುರಂದ. ೨-೩೨-೨). 
[ ಬಲ್‌, (ಇಬಲ್ಲಿತ್ಮು) 1* ಮಿಂಚ್ಯು) 


40 


46 


ಬಲ್ಮಿಡಿ ೬೨೯೪ ಬಲ್ಲಿ 


ಬಲ್ಮಿಡಿ (ನಾ). ದೊಡ್ಡದಾದ ಮಿಡಿ : ತುಜುಗಿರ್ದ ಬಲ್ಮಿಡಿಯ ತೂಗುಂ 
ಗೊಂಬಿನೊಳ್‌ ಪಾಯ್ಲೂ ಬಂಡಳಿಸುತ್ತಿರ್ಪ ಶುಕಾಳಿ ತಮ್ಮ ಬೆಸದೊಳ್‌ 
ತಂತಮ್ಮ ಠಾಣಾಂತರಂಗಳೊಳಿರ್ದಂಗಜತಂತ್ರದಂತೆಸೆವಿನಂ ಚೆಲ್ವಾದು 
ಎವನ್ಮಾವುಗಳ್‌ (40$. ೦೦-೯೪೪) ; ಆಲರೆಸೆವೆಳದಳಿರೆಲೆಯರಲೆಲೆ ಬಲ್ಲಿಡಿ 
ಮಿಸುಪ ಪಚ್ಚೆಗೋಡಲಮಳಿ ಕಜ್ನಲತಿಲಕಮೊಗೆ ತೋರ್ಪುದು ಸಲೆ 
ಸೊಗಯಿಸಿ ಬಾಲನಂದದಿಂ ಮಾಕಂದಂ (ಕುಸುರೂ. ೩-೩೬). 
[ಬಲ್‌ (ಎಬಲ್ಲಿತ್ತು) * ಮಿಡ್ಮಿ) 

ಬಲ್ಮಿಣಿ "ಬಲ್ಮಳಿ' ನೋ. 

ಬಲ್ಮಿಳಿ. ಬಲುಮಿಣಿ, ಬಲ್ಮಿಣಿ (ನಾ). ದೊಡ್ಡದಾದ ಮಿಣಿ; 
ಬಲವಾದ ಹಗ್ಗ : ಅಳವಟ್‌ಯದೆ ಕೋಟೆಯ ತೆನೆಗಳೊಳೆತ್ತಂ ಸುತ್ತಿ 
ನೇಲ್ವ ಬಿರುದರ ಕರುಳಂ ತಳದಿಂ ಪಿಡಿದಡರ್ದರ* ಬಲ್ಮಿಳಿ [ಉಣ ಲೈಳಿ) 
ಯಂ ಪಿಡಿದಡರ್ವ ಮಾಟಕ್ಕಿಯಿಂ ಮೆಯ್ಸಲಿಗಳ್‌ (ಕಾರ್ಶೃಥ. ೩-೦೩೦). 
ಬಲುಮಿಣಿ : ಈಸ ಬಲಿ ಬಲುಮಿಣೆಯ ಬಿಗಿಯೆನುತ ಮೇಲೆ 
ಮೇಲಬ್ಬರದ ಘೋಳಾಘೋಳಿ ಫಲ್ಲಿಸೆ ದೆಸೆಯಲತಿರಥಜಾಲ ಕವಿದುದು 


ಹಲವು ಪರಿಯಿಂದಿಂತು ನವಿಂಸುವನಲಸುವಂ ಪ್ರಾರ್ಥಿಸುವಂ . , ,. ಬಲು 
ಮುನಿಸು ನಿವ್ಮಿಂದವಲ್ಲದೆ ತಿಳಿಯದೆನುತಂ ಬಾಲಲಿಂಗನವಸ್ಥೆ ಗೊಳುತಿರಲು 
(ಂಸಫ್ರು. ೪೬-೪೭); ಎನ್ನೊಳು ಬಲಿದ ಬಲುಮುನಿಸನೆಲ್ಲವ ಕಳೆದು ಸಲಹೆಂದೆ 
ನುತ ಸಂಪ್ರಾರ್ಥನೆಯ ಮಾಡಿದನು (ತಿಮ್ಮ. ೦-೦೦೪). "ಬಲ್ಮುಳಿಸು' 
ಪರಾ. [ಬಲ್ಡ್‌ (ಆ ಬಲ್ಲಿತ್ಕು) + ಮುನಿಸ್ಮು] 

ಬಲ್ಮೂಸು (ನಾ). ಒಂದು ಬಗೆಯ ದೊಡ್ಡ ಆಕಾರದ ಕಪಿ,-ಮುಸಂ : 
ತಳಿರ್ವತ್ತೆಗೆ ಕವಲ್ಲೊಂಬ: ಠವಣಿಕೋಲಳಿ ಶುಕ ವಟುತತಿಯಾಗಿ ಬಳಸಿರ 
ಲೊಂದು ಬಲ್ಮುಸು ನರೆಗಡ್ಡವ ತಳಿದ ದೀಕ್ಷಿತನಂತಾಯು್ತು (4 me. 
೬-೨೪). [ಬಲ (ವಬಲ್ಲಿತು)) * ಮುಸ್ಕು) 


10 ಬಲ್ಮುಸುಡು (ನಾ)- ದೊಡ್ಡದಾದ ಮೂತಿ ; ಹಿರಿದಾದ ಮುಖ: 


ಕದನಕೌತೂಹಲರ ಕೇರಿಯಲಿ (ಳುಕ್ಕಾಳ. 6-0); ಎತ್ತದಿರಿ ಬಲು]! 


ಮಿಣಿ(ಊಉಕಾಂ. ಳಿ]ಿಯಲಿವನನು ಸುತ್ತಿ ಸಿಂಧುರಘಟೆಗಳಿಂದೆಳೆಸುತ್ತ 
ಕೊಂಡೊಯ್ಕೆನಲು ಹಮ್ಮಿದರಾನೆಯುಲಿ ಕಪಿಯ (ಕೊರಗ. ೨-೭-೬), 
ಬಲ್ಮಿಣಿ : ಬಹಳ ವಾಶುಗಳಂ ಬೀಸಿ ತೊಡಗಿ ಕೆಡಪಲ'ವೇಳ್ಳುಮೆಂದು 
ಬಲ್ಮಿಣಿಗಳಂ ತಮೆತಮಂಗೆ ಕೆಯ್ಕೊಳಾಂತು . . . ಕೋಳಾಹಳದೊಳುಣು 
ಬದರಿ ವೃಷಪತಿಯನು (ಕಂತ). 9-08). 
[ಬಲ್‌ (ಆಬಲ್ಲಿತ್ತು) + ಮಳ್ಳಿ] 
ಬಲ್ಮುಗುಳ್‌ (ನಾ). ದೊಡ್ಡದಾದ ಮೊಗ್ಗು ; ದಪ್ಪವಾದ ಕುಟ್ಮಲ: 
ನೆಗಟ್ಹ ದು ದೇವದುಂದುಭಿರವಂ ಸುರನಂದನದಿಂ ಷೊದಟ್ಡ ಬಲನ್ಮಿಗುಳ್ಳಳ 
ತಂದಲಂದು ಕವಿತಂದುದು (ಕಂಕಣ. ೦೪-೦೯); ಅಸುಗೆಯ ನಾಗಕೇಸರದ 
ಬಲ್ಮೂಗುಳಂ ಬಿಅಾಿಯೊತ್ತಿ ತುಂಬಿ ಚುಂಬಿಸೆ (ಕಾಿಪು. ೬-84); ನೆಗೆದುಡು 
ಜಾಲದಂತೆ ಪೊಸಮಲ್ಲೆಯ ಬಲ್ಮುಗುಳೊಪ್ಪೆ . * ವಾರ್ಧಿ ಪರ್ಚುಗೆಯ 
ನಮರ್ಚೆ ತಾಳ್ವನುದಿತೋದಯುಮಂ ಹಿಮಕಂಲಚಂದ್ರಮಂ(68ಕೇ,€-). 
ಬಲ್ಕ್‌ (ಆಬಲ್ಲಿತ್ಯು) *- ಮುಗುಳ್‌] 

ಬಲ್ಮುಡಿ, ಬಲುಮುಡಿ (ನಾ). ೧. ಕೂದಲಿನ ದೊಡ್ಡ ಗಂಟು; 

ದೊಡ್ಡ ತುರಂಬಂ ; ಸಾರ್ದೆಳಸಿ ಪಗಿಲ್ತ ಕೇಕಿಯೆನೆ ಓಲ್ಮುಡಿ ತೋಣಕ 
(ಕಕ. ೩-೧8); ಬಳಲುಮುಡಿ ಬಲ್ಮುಡಿಯು ಸೋಲ್ಮೂಡಿಯಂ (ಕಶಕೋ. 
3೪-09). ಪಿ. ದೊಡ್ಡದಾದ ಜಟೆ; ದಟ್ಟವಾದ ಕೂದಲು: 
ಬಾಂಬೊಳೆ ತಳ್ತ ಕೆಂಜಡೆಯ ಬಲ್ಮುಡಿ ತಾಳ್ಮ ಶಶಾಂಕಲೇಟೆ. .. 
ಬಗೆಗೊಳ್ಳ ನುಣ್ಣರೆ ವರಾಭಯಶೂಲಮ್ಸಗಾಂಕಪಾಣಿಯಂಕಂ ಬಿಡದೊಪ್ಪು 
ವದ್ರಿಜೆ ವಿರಾಜಿಸೆ ರಂಜಿಸಿದಂ ಮಹೇಶ್ವರಂ (8089. ೧-೬೩೪). ಬಲು 
ಮುಡಿ: ೧. ನಿಅ:ಗುರುಳಳ* ನಿಮಿರ್ದ ಕಣ್ಬಲುಮುಡಿ . . . ನಳಿ 
ತೋಳಸಿಯು ನಡು ಮೆಟ್‌) ಮೆಆ!ಶ೪ ನೀಅ? (ಕುಉಾಸಾಂ. ೨6-00೭). 
PN [ಬಲ (ಆಬಳಿತು) + ಮುಡಿ] 
ಬ Ane 2 ೪ ಮುತ್ತ: ದಪ್ಪವಾದ ಮಾಕ್ತಿಕ : 

ತ್ತ್ವ ಮಾಣಂ ಮೆಲ್ಮುಗುಳಾದಂತೆ ಪೊಳೆವ ಬೆಳ್ಸೆಸೆದಲರ್ಗೊಂ 
ಚಲ್ಮುಸುಕಿ ಪರಿಮಳದ ಗೊಂಚಲ್ಮುಸುಕಿದುದಲ್ತೆ ಮಾಧವಿಯ ವಾದವ 
ದೊಳ್‌ (89೦ತೀಶೃ. 58-000). [ಬಲ್ಮ್ಮ (ಇಬಲ್ಲತ್ತು) + ಮುತ್ತು) 
ಬಲ್ಮೂನಿಸು, ಬಲುಮುನಿಸು (ನಾ). ಅತಿಯಾದ ಕೋಪ; ಬಹಳವಾದ 
ಸಿಟ್ಟ: ಮತ್ತಿನ ಮಾನ್ಕರೊರೆದ ಕೃತಿಯಾ ಸಲ್ಲಲಿತಮನೇ:ನೆನ್ನದೆ 
ತವ್ಮೂಯ ಬಲ್ಲತನವನೇ ಮೆಚಿಕಿವಣ್ಣಂಗಳ 'ಬಲ್ಲತನದ ಬಾಯೊಳು ಬಳಹರಿ 
ಬಲ್ಮುನಿಸುದಳೆದು ಹೊಗಿ (ಆಮ. 9-0೩). ಬಲುಮುನಿಸು : 


40 


468 


ಕುಸಿದ ಸಿರಂ ಕೆಲಕ್ಕೊಲೆದ ಬಲ್ಮುಸುಡುರ್ಬಿದ ಮೆಯ್ಕ ರೋಮಂ ... 
ತಳ್ತಗುರ್ವಿಸೆ ಮಲೆದುರ್ಕಿ ಗರ್ಜಿಸಿ ಕರಂ ಪರಿತಂದುದು ಪಂದಿ ಕಾಯ್ದಿನಿಂ 
(ಕಣಿಠಂ. ೪-೯). (ಬಲ್‌, (ಎಬಲ್ಲಿತು) 4 ಮುಸುಡು) 
ಬಲ್ಮೂಳಿಸು (ನಾ). = ಬಲ್ಮೂನಿಸಂ : ಪಗೆ ಕೆಯ್ಗ್ಸೆವಂದು ಬರ್ದುಕಾಡಿದ 
ಬಲ್ಲ್ಮೂಳಿಸಿಂ ವೃಕೋದರಂ ಅಂತು ಕಳಿಂಗರಾಜ ಮತ್ತಮಾತಂಗಘಟೆಗಳ 
ಮೇಲೆ ಮುಳಿಸಂ ಕಳೆವೆನೆಂದು ಸಿಂಹನಾದದಿನಾರ್ದು . . . ದಿಗ್ಗಜಮಂ 
ಮೋಲ್ವ ಗಜಂಗಳಂ ಪಲವುಮಂಂ ಕೊಂದಂ ಮರುನ್ನಂದನಂ (ಕ್ಯಶಠಾ. 
೧೦-೦೦೦); ಇನ್ನೆಮುಗಗಮ್ಯನಲಕ್ಷ್ಮನದೃಶ್ಯನಾಗಿ ನಿ ನೆನಸುಮಗಲ್ಲ ಬಲ್ಮುಳಿಸು 
ನಲ್ಲನೆ ಕಾಲ್ವಿಡಿಯಲ್ಕೆ ಮಾಣ್ಣುಮೇ (8ಗ0. ೬-೧೦೬); ಬಿರಯಿಗಳಂಜೆ 


ಕೂಡದರ ಕಲ್ಲೆರ್ದೆ ಪವ್ವನೆ ಸೀಟ್‌... ಬಲ್ಮುಳಿಸಿಂದಮಗಶೈವೆತ್ತ 
ನಲ್ಲರ ಬಗೆ ಬಳ್ಳೆ ಜೆಃವೊಡೆಯ ಬಲ್ಲುಲಿ ನೀಳ್ದುದು. ಕರ್ದುವಿಲ್ಲನಾ 
(೪6,೫. ೩೦೦). [ಬಲ್‌ (ಇಬಲ್ಲಿತ್ನು) + ಮುಳಿಸ್ಕು) 


ಬಲ್ಮುಣ್‌ (ನಾ). ಬಹಳ ಚೊರಂ ; ಅನೇಕ ಚೂರು: ಬಾಳ 
ಬಲ್ಮುಜಯುಂ ನೆತ್ತರ ಪೂರಮುಂ ನೆಗೆದು ಕಣ್ಣಿಂಬಂಯು ಬಾನೆಂಬ 
ಕೆಂಗೆಜಕಿ ಬೆಂದೆರ್ದು ಕಲಂಕೆ ಮಿನಾನ್ಮಿಡುಕುವಂತತ್ಕುಗ್ರಸಂಗ್ರಾವುದೊಳೀ 
(6ನಂಪು- ೧೪-೪). [ಬಲ್ಕ್‌ (ಬಲ್ಲಿತ್ಮು? + ಮುಟ್ಕಾ] 

ಬಲ್ಶೈ, ಬಲುಮೆ (ನಾ). ೧. ಬಲ; ಶಕ್ತಿ; ಸಾಮರ್ಥ್ಯ: ಪರಾಕ್ರಮ : 
ಇನಿತೊಂದು ನುಡಿದ ಬಲ್ಮೆಯೆ ನಿನಗಿಛ್ಲದೊಡೆ.ಕೆ ನಿನ್ನನಾಳ್ಡಂ ನಿನ್ನಂ ಮನ 
ಮೊಲ್ಮು ನಚ್ಚಿಯಟ್ಟಿದನನ:ಕ.ಳಂ  ದೂತನಿಂತು ನುಡಿಯಲ್ವೇಟ್ಕುಂ 
(6ರಿಶ್ರ. 09-೬8); ಜೀವವುದೊಂದೆ ದೇಹವೆರಡಿಂತಿವರ್ಗೆಂಬಭಿಶಂಕೆಯಂ 
ಧರಿತ್ರೀವಳಯಕ್ಕೆ ಮಾಡುವುದು ತಮ್ಮೊಳಿವಂದಿರ ನಲ್ಮೆ ಬಲ್ಮೆ ಶೋಭಾ 
ವಹ ಮುರ್ತಿ ಕೀರ್ತಿ. . . ಸದೃಶಸ್ವರೂಪದಿಂ (ಠರ್ಥಕ್ಯ. ೩-೩೫) : 
ಮೊಜಕಿಗೆ:ಳಿ ಮುಥನನು ಸಂಗ್ರಾಮುದೊಳಿಂದು ತಜ್‌ದು ಬೇಡರ ಬಲ್ಲೆ 
ಯನು ಮುಂಂಜ್ಜೀವೆ ವೀಳೆಯವ ತಾರೆಂದವನರನನ ನೆಆಕಿ ಧೀರನಾಗಿ ಬೇಡಿ 
ದನು (ಕಂ. 6-38). ೨. ಪರಿಣತಿ; ನೈಪುಣ್ಯ: ಪ್ರಗಲ್ಫೃತೆ : 
ಈ ಬರೆದ ಶ್ಲೋಕವು ಚಿುಣಾಕ್ಕನೊಂದು ದಿವಸಂ ಕಂಡಿದು ನೀತಿ 
ಶಾಸ್ತ್ರದ ಬಲ್ಮೆಯಲ್ಲೆಂದದಂ ಸೀಂಟಿ ತಂನಿಂತೆಂದು ಬರೆದಂ (ಕಠ್ಮಾರಾ. 
0೪೪-0), ತಪ್ಪದೀ ಲಲನೆ ತತ್ಸ್ವಯಂಪ್ರಭೆಯೆ ನೋಲಕ್ಪೊಡಿ: ಚಿತ್ರ 
ಮಿಂತಿದಾಕೆಯದೆ ಬಲ್ಕೆ ಪೆ:ಟು್‌ ವೆಜರ್ಗವಿಂತುಟೊಂದವಕ್ಕುಮೇ (ಆಡತ್ರ. 
೪-೭) : ಕವಿಮಾರ್ಗದೊಳಂ ಪೊಸ ದೇಸೆಯ ನುಡಿಗಳೊಳಂ ಪೊಸೆಯಿಪ 
ಬಲೈಗೆ ಚತುರ್ಮೂಖಂ ಕವಿರನ್ನಂ (ಗರಾಯು. ೦-೩೪): ೩. ಶ್ರೇಷ್ಠತೆ ; 
ಉತ್ತಮಿಕೆ: ಪೊಸದೇಸೆಯೊಳೊಂದಿದ ವನಾರ್ಗಮೊಳ್ಳುವೆತ್ತೆಸೆದಿರೆ ಪೇಟ್ಡು 
ರಂಜಿಸದೆ ಕೆಮ್ಮನೆ ಬಲ್ಮೆ (೫೫. ಲೈ)ಗೆ ಮುಯ್ಯನಾಂಪುದೇ (ಕುಳುವೂ- 
-೧೪)- ೪. ಹಿರಿಮೆ; ಮಹಿಮೆ: ಪತಿತರ ಪಾವನವೆನಿಸುವ ಬಲ್ಮೆ 
ಯೊಳತಿಶಯವಡೆದ ತೀರ್ಥಗಳು ಸತಿಯರ ಪಾದಸಂಶ್ತರ್ಶದಿಂ ತಮ್ಮ 
ದುಷೃತವ ಕಳೆಯಲೆಳಸುವುವು (ಶಂ8. ೨-೬)- ೫. ಏಳಿಗೆ; ಉನ್ನತಿ ; 


ಬಲ್ಮೆಕಾಳ 


ಅಭಿವೃದ್ಧಿ : ಅನುದಿನವು ತನ್ನ ದೇಶದ ಬಲ್ಮೆಗಾಗಿ ತನು ಮನ ಧನ 
ಗಳನು ಅರ್ಪಿಸುತ ಭಕ್ತಿಯಿಂದ (ಕು. ೦-೩). ೬. ಶ್ರೇಷ್ಠವಾದುದು; 
ಉತ್ತಮವಾದುದು; ಮೇಲಾದುದಂ : ಕವಿಯೇ ಸರ್ವರೊಳುತ್ತಮಂ 
.. . ರೆಸಗಳೊಳ್‌ ಶೃಂಗಾರವೇ ಬಲ್ಲೆ (ಕೋಶೇಕ- ೪). ೭. ಬಲಾತ್ಕಾರ; 
ಒತ್ತಾಯ ; ಜುಲುಮೆ : ಸುಖಾಸನಾರೂಢೆ ತನ್ನಿನಿಯನ ಬಲ್ಮೆಯಲ್ಲದ 
ನಲ್ಮೆಯ ಪರಮಪದಮನೋರೊರ್ವರೊಳ" ನುಡಿವ ಕೆಳದಿಯರ ನುಡಿಯ 
ನಾಲಿಸುತ್ತುಂ ನಿಜನಿವಾಸಕ್ಕೆ ಬಿಜಯಂಗೆಯನ್ಹು (ಕುಣ): ೪-೯೭); ನಿಷ್ಠುರ 
ಕೋಪಂ ಪಿಡಿದೊತ್ತಿ ಸೂಳೆಯರೊಳುಗ್ರಾಟೋವದಿಂ ಬಲೈ್ಮೆಯಿಂ ನೆರೆವಂ 
ಭೂಭುಜನಂದನಂ (ರರ್ಕಾಕ್ಕು. ೨-೩6). ಲೆ. ಬೆಂಬಲ: ಒತ್ತಾಸೆ: 
ಗಂಡನ ಬಲ್ಮೆಯೊಳತ್ತೆ ಮಾವಂದಿರ ಗಂಡನನವರ ಬಲ್ಮೆಯೊಳು ಅಂಡಲೆ 
ಯದೆಯನಿಬರನನುಸರಿಸುವ ಪೆಂಡಿರ ಜಸ ಪೆರ್ಚುವುದು (ಹಬ. ೪-೩). 
೯. (ಆಲಂ) ಔಚಿತ್ಯ: ಯೋಗ್ಯವಾಗಿರುವಿಕೆ : ಕನ್ನೈದಿಲಲರ್ಗೆ 
ಯಾಂಡಿಗೆ ಶಶಿಬಂಬಕ್ಕೆ ರನ್ನಕ್ಕೆ ಪೊನ್ನ ಕಳಸಕ್ಕೆ ತಿಳಿಗೊಳಕೆ ಮಿಗೆ ಚೆನ್ನೆಸೆವ 
ಬಗಸೆಗಣ್ಮಳಕಮಾನನಮಧರಕುಚಯುಗ್ಮಮೆಸೆವ ನಾಭಿ ಮುನ್ನಮೇ 
ಸರಿಯೆಂಬ ಬಲ್ಲೆ ಪೊಜವೂಜಧಿಕವೆನ್ನೆಲುಚಿತಂ ತಥ್ಯವೆನಲೆಸೆದಳಾ ಚೆಲ್ವ 
ಕನ್ನೆ (ಕಾರ. ೩-೪). ಬಲುಮೆ : ೧. ಬಲುಮೆ ಮಿಗೆ ಜಿನಬಸದಿಗಳ 
ಮೇಲಳವಡಿಪ ಶಿಖರಂಗಳಂ ಭೂತಳಕಿಳಿಯ ನೂಕಿಸುತಿವೆಲ್ಲಂ ನುಚ್ಚುನುಜಾ 
ಮಾಡಿ (ಸತು. 80-೭3) : ಬಲುಮೆಯಿಂ ನೂಂಕಿ ದಟ್ಟಿಪೆವೆಂದೊಡೆಮ್ಮಿಂದ 
ಬಲವಂತರಿಲ್ಲ (ಸ%ಂರತ್ರ. 9-೭೩೦) ; ಬಲುಮೆಯುಳ್ಳಡೆ ಕಾದು ನಿನ್ನಂ 
ಕೊಲದೆ ಬಿಡೆನು (ಅಠಂರಾ. ೦-೪-೨೩). ೨. ರಾಯ ನಿನಗಾವಿಂದು ದಿಟ 
ಸಿದ್ಧಾಯವನು ನಾವ್ತೆತ್ತೆವಲ್ಲದೆ ವಾಯುಜನ ಫಲುಗುಣನ ಬಿಲ್ಲಿನ ಬಲುವೆ) 
ಗಂಜಿದೆವೆ (ಕುವ್ಮಾತ. 68೦) ; ತಿಳುಹು ಧರ್ಮಜ ಸಕಲಧರ್ಮಾವಳಿಯ 
ಸಾರವನೆನಲು ಯಕ್ಷನ ಬಲುಮೆಗವನೀಪಾಲನತಿಪರಿತೋಷದಲಿ ನುಡಿದ 
(ಶುಪ್ಮಾ. 3೩-೩9). ೩. ಜಲಮಣಿಯ ಬೆಡಗನಿಕ್ಕಬಹುದೆ ಬಯಲ 
ಬಂಧಿಸಬಹುದೇ ಒಲುಮೆಯ ರಸಿಕಕ್ಕೆ ಸಲೆ ನಿಲಯ ಉಂಟೇ ಇದು 
ಸಲ್ಲಲಿತ ಇದಟ ಬಲುಮೆಯ ಹೇಳಾ (ರೋವಾ. 06-9೬9) ; ಗಿರಿಜೆಯರ 
ಸಂಗಜ*ಯಬಾರದ ಪರಮಮಾಹೇಶ್ವರರ ವಿಸ್ಮಯಚರಿತವಂ ವರ್ಣಿಸುವ 
ದಾನೇತಜವನಂತಾಗಿ ಸರಸದಿಂ ಕೀರ್ತಿಸಿದೆನಾ ಭಕ್ತರನೆ ಮತ್ತನ್ಮ್ಯತವನಲ 
ಯೆನು ನಿರುತದಿಂದೀವೊಂದು ಬಲುಮೆಯೊಳಾದ ಪೆಂಪಿಂದ (ಸತ್ರು. ೬೦-೭೭) - 
೬. ಜಲದೊಳಾಡುತ್ತಿರಲು ಕಂಡನು ನಳಿನವದನೆಯನಾ ಗುಹಾಸುರ 
ಬಲುಮೆಯಲಿ ರಮಿಸಿದನು (ಸಂಠಕ. ೨೬-೦೦೩) ; ಎಲ್ಲವನು ಅಆ್‌ಬಿಹರೆ 
ಬಲ್ಲೆ ನೆಂದೆನಬೇಕು ಅಲ್ಲಲ್ಲಿಗೊಂದನೆಟ್‌ದುಲಿಯೆ ಬಲುಮೆಗೆ ಕಲ್ಲು ಹೊತ್ತಂತೆ 
(4ಭಗ್ಲಾ. ೪೬೨). ೮. ಎನ್ನ ದೇಹದಲಿ ಒಲಿದು ನೀನಿರೆ ನಿನ್ನ ಸಲುಗೆಯ 
ಬಲುಮೆಯಲಿ ಬರಸೆಳೆವೆ ಮುಕ್ತಿಯ ಲಲನೆಯನು ತಳುವಿಲ್ಲ (ಹಂಸಾ. ೩೯): 
“ಬಲುಮೆವಿಡಿ' ಪರಾ. 

ಬಲ್ಮೆ ಮಾಡು, ಬಲುಮೆ ಮಾಡು - ೧. ಭದ್ರಗೊಳಿಸಂ ; ಬಿಗಿ 
ಗೊಳಿಸು ; ಬಲಪಡಿಸು : ಪುರದುರ್ಗಂಗಳ ಬಲ್ಲೆ ಮಾಡದೆ ಪ್ರಜಾ 
ಕ್ಷೋಭಂಗಳಂ ನೋಡದೆ . . . ಮದನಂಗಾಳಾಗಿಹಂ ಲೋಕದೊಳ* 
ದೊರೆಯೇ ಸೊಕ್ಕಿದ ಕೋಣನೈ (ಸೋಶೇಕಶ- 3೩). ವಿ. ಬಲಾತ್ಕಾರ 
ಮಾಡು ; ಒತ್ತಾಯ ಮಾಡು: ನಮ್ಮ ಮೇಲೆಯೇ ಇಷ್ಟು ಬಲುಮೆ 


ಮಾಡಲಿಕ್ಕೆ ನಾವೇನು ಅಂಥದು ಆತನಿಗೆ ಮಾಡಿದ್ದೇವು (ನುುಂಇಷಿ. 


ಕಿ. ೨೪೩), [ಬಲ್‌ (ಎಬಲ್ಲಿತು) + - ಮೈ) 

ಬಲ್ಮೆಕಾಅ 'ಬಲ್ಮೆಗಾಅ' ನೋ. 

ಬಲ್ಮೆಗಾರ "ಬಲ್ಮೆಗಾಅ' ನೋ. 

ಬಲ್ಮೆಗಾಜಿ, ಬಲುಮೆಕಾಅ, ಬಲುಮೆಗಾಅ, ಬಲ್ಮೆಕಾಅ, ಬಲ್ಮೆಗಾರ 
(ನಾ). ೧. ಬಲವುಳ್ಳವನು ; ಪರಾಕ್ರವಿಂ : ಇರ್ಮಡಿ ಬಲ್ಮೆಗಾಜರುಂ 


೬೨೯೫ 


ಬಲ್ಮೊರಡಿ 


ಕಟ್‌ದು ಕೀಟಕ್ಲಿಯ ದಂ ಹೆೊಂತಕಾಟ್‌ಗಳನಿಬರುಂ ಏಂದೆಗೆಯೆ 

(84ವಂ. ೦೬೪-೭). . ಬಲುಮೆಕಾಚಿ : ೧. ಅಳುಕಿದರು ಮನುಮಥನ 

ಗರುಡಿಯ ಬಲುಮೆಕಾ[ಕಾಕಾಂ. ವೆಗಾ]ಜರು ಬಂದಳಗ್ಗದ ನಳಿನಮುವ 

ಬಹುಜನದ ಮನನಕಚ್ಚರಿಯನೊದವಿಸುತ (ಕುವ್ಮಾಂ. ೦-೨೬); ತೊಲೆ 
§ ಗಳೊಳಗೆ ದಃಗಳ ಪೆಟ್ಟಿ ಅಲಂಫಪ ಬಲುಮೆಕಾಜರ ಮೇಲೆ ನೂಕೆ ತಲೆ 
ಮೈ ಕೈ ಕಾಲೊಳು ಗೂಟಗಳು ಮೂಡಿ ಸಲೆ ತೊಆತಿದರು ಜೀವಗಳನು 
(ಕಂಠಂ: ೧೪-೬೦), ಬಲುಮೆಗಾಜಿ : ೧. ಎಲೆ ಧರ್ಮಸುತ ಕೇಳಿಂತೊರ್ವನೆ 
ರಾಜಬಲವನೆಲ್ಲವ ಬಜಾಕೆಯ್ಯೆ ಬಲುಮೆಗೂಅರ ಬಲ್ಲಹನು ಜರಾಸಂಧ 
ನೊಲಿದು ಕರ್ಣನ ಕರೆಸಿದನು (ಕೋವ್ಮ- ೬-ಂ)- ಬಲ್ಮೆಕಾಅ : ೨. ಶ್ರೇಷ್ಠ 
ನಾದವನು ; ಮಹಿಮಾವಂತ : ತೋಜನಿದ ಚಿಂತೆಯ ನಿಮಿಷಮಾತ್ರದಿ 
ಕಡೆಜಾಜ್‌ಸುವತಿಶಯರೂಪಾ ಜಾಆದೆ ನನ್ನೆಂತರಂಗದೊಳಿರು ಬಲ್ಮೆಕಾಜಾ 
ಚಿದಂಬರಪುರುಷಾ (ಳರತ- 86-00೭). ೩. ಚತುರನನದವನಂ ; ಚಾಣಾಕ್ಷ: 
ತಾಂಬೂಲವಸ್ತಭೂಷಣವಿತ್ತುೂ ನಮಿರಾಜ ತುಂಬಿದ್ದ ಜನವ ಬೀಳ್ಕೊಟ್ಟ 
ಮುಂಬಾಗಿಲೆಡೆ ವುಟ್ಟ ಹೋಗಿ ತಿರುಗಿ ಬಂದನೇಂ ಬಲ್ಮೆಕಾಜನೊ ಮಂತ್ರಿ 
(665. ೩-65). ಬಲ್ಮೆಗಾರ : ೩. ನಿನಗಿನ್ನೂ ಸಿದ್ಧಿ ಸದಿರುವುದು - ಬಲ್ಲ 


ಬಲ್ಮೆಗಾರನ ಉತ್ಕಟೊೋಪಭೋಗದ ಪ್ರಥಮಸಮಾಗಮ (ಮಂತ್ರಕ.- 
೨೪-೦೦) - [ಬಲ್ಮೆ * - ಗಾಜಿ (ಆ _ಕಂಜ)) 
ಬಲ್ಮೆಗೈ (ಕ್ರಿ). ಒತ್ತಾಯ ಮಾಡು; ಬಲವಂತ ಮಾಡು : ಅಂಜಲೇತ 


ಕೆಲೆ ಬಸವಣ್ಣ ನೀಂ ಕೊಟ್ಟ ಘನಲಿಂಗಮಂ ಕೊಂಡಡಂಗಿದನಿಮಿಷನಂದ 

ಮೆನಗಿಲ್ಲ ಬಲೈಗೈವವನಲ್ಲವಿಸಾ ಲಿಂಗಲಕ್ಷಣಂಗಳನಾದೊಡೆ ಎನಗೆ ತಿಳಿಪು 
(ಕೆಂಪು. ೬-೭). [ಬಲ್ಲೆ 4 ಗೈ (ಎ ಕೆಯ್‌,)] 

ಬಲ್ಮೆದೆ (ನಾ). ದೊಡ್ಡ ಮೆದೆ: ನೆಲ್ಲ ರಾಶಿಗಳಷ್ಟು ಹೊನ್ನ ರಾಶಿ 

ಗಳುಂಟು ಹುಲ್ಲ ಹೆಬ್ಬೆಣಬೆಗಳಷ್ಟು ಜಲ್ಲಿಪಟ್ಟಿಗಳ ಬಲ್ಮೆದೆಯಿದ್ದುವವ 
ನೊಂದು ಹುಲ್ಲಿಗೆ ಕಡೆಗಂಡು ಬಿಟ್ಟ (ಕರತ. ಕಂ-0೨)- 
[ಬಲ್‌ (ಆ ಬಲ್ಲಿತ್ಸು) * ಮೆದೆ] 


೩0 


ಬಲ್ಮೆಯ್‌ (ನಾ). ದೊಡ್ಡ ದೇಹ; ನಿಡಿದಾದ ಶರೀರ: ಬಲ್‌ 
ದೋಜದೈಯ ಬಳ್ಳಳಬಳೆದಾ ಬಲ್ಮೆಯ್ಯ ಕೂಡೆ ವೆರ್ಚಿದ ಕೈಯಂ 
ಒಳವುಗಿಸಲೆನ್ನ ಕುತ್ತೆರ್ದೆಗೊಳಗಕ್ಕೆ ಮ ಏರ್ವತನುವ ಕರುಣಾಹಸ್ತಂ 
(ನಸ್ತನಂ ೩೦). [ಬಲ್‌ (ಆ ಬಲ್ಲಿತ್ಕು) * ಮೆಯ್‌,] 


ಬಲ್ಮೆವಂತ (ನಾ). ೧. ಶಕ್ತಿವಂತ; ಬಲಶಾಲಿ; ಸಮರ್ಥ : “ಶಕನ್‌, 
ಶಕಾನಃ', ಶಕ್ತಃ , ಶಕ್ತವಾನ್‌, ಈ ೪ ಬಲ್ಮೆವಂತಂ” (ಕಾಕಕ್ಕ, ೨೦೪). 
ವಿ. ಚತುರ; ನಿಷ್ಣಾತ; ಜಾಣ : ಬಲೈವನ್ತನ ಮುದ್ಧೂನುಡಿಗಳ 
ಕಟ್ಟಳಸಿನ ತುಮಂಲಕೋಲಾಹಲದ ವಿಕಾರಾಭಾಸವನ್ನು ಸೂಳಕ್ಕುತ್ತಿದು 
(ಹುಂತ್ರಕ. ೦೪೦-೪). [ಬಲ್ಲೆ + ._ ವಂತ) 

ಬಲ್ಮೆಳೆ. ಬಲಂಮೆಳೆ (ನಾ). ಗಿಡಬಳ್ಳಿಗಳ ದಟ್ಟವಾದ ಪೊದೆ; ಒತ್ತಾಗಿ 
ಬೆಳೆದ ಗಿಡ ಮರಗಳ ಗುಂಪು. ಪೊದರು : ನೆವವಿಟ್ಟು ಮೊಲೆವಣಿ 
ಗಳಂ ತವಕದಿನಂದಅಸುವಂತೆ ಬಲ್ಮೆಳೆಗೊಲ್ಲುತ್ಸವದಿಂ ಮೆಲ್ಲನೆ ಪೋದಂ 
ಯಾವತಿಯನೊಡಗೊಂಡು ಶಬರಕಂಮುಕನೊರ್ವ೦ (ಉದೃ`ಿ. ೨-೭6). 
ಬಲುಮೆಳೆ ; ಸುಮಹಾರಥರ ಹೊದಅಲಿ ಹೊಕ್ಕನುರಿ ಬಲುಮೆಳೆಯ 
ಹೊಕ್ಕಂತೆ (ಳುನ್ಮಾದ್ರೋ. ೨-೩೦). [ಬಲ್ಸ್‌ (-ಆಬಲ್ಲಿತ್ಕು) 4 ಮೆಳೆ] 

ಬಲ್ಮೊಗ (ನಾ). ಗಡುಸಾದ ಮುಖ: ಗಂಭೀರವಾದ ಮುಖ: 
ಅತಿಬಳಮಹಾರಾಜಂ . . , ಪೆಜರ ಮಾರ್ಗದೊಳಿರ್ದಡಲ್ಲದೆ ತಅಸಂದು 
ನೆಗಟರೆಂದು ಮೇಲ್ಮೆಗೆಯ್ಯದೆ ಬಲ್ಮೊಗಂ[ಶಾಳಾಂ- ಬಲುಮೊಗಂ] ಮಾಡಿ 
ತನ್ನಳಿಯಂದಿರ ಮೊಗಮಂ ನೋಡಿ . ಎಂಬುದುಂ (ತುಕುವೂ, 
3-೬೨ ಠ)- [ಬಲ್ಮ್‌ («ಎ ಬನ್ಲಿತುು) 1 ಮೊಗ] 

ಬಲ್ಮೊರಡಿ (ನಾ). ದೊಡ್ಡ ಪರ್ವತ; ಭಾರಿ ಬೆಟ್ಟ. 


46 


ಬಲ್ಮೊರೆ ೬ರ್ಪಿಓ ಬಲ್ಲಲಮರ 
ಬಲ್ಮೊರಡಿಯ ಕನ್ನೆ ಎ ಪರ್ವತರಾಜನ ಮಗಳು; ಗಿರಿಜೆ; ಬಲ್ಲಕುಂದ, ಬಲ್ಲಕುಂದೆ (ನಾ). ಒಂದು ನಾಡಿನ ಹೆಸರು : ಶ್ರೀಮತ್ತೈ 
ಪಾರ್ವತಿ : ಮುನ್ನೀರೆಣುಗಿ ಮುರಾರಿ ಬಲ್ಮೊರಡಿಯ ಕನ್ನೆ ಕಪರ್ದಿ ಲೋಕ್ಕಮಲ್ಲ ನನ್ನಿನೊಳಂಬ ಪಲ್ಲವಪೆರ್ವಾನಡಿದೇವರು ಕೊಂಗಳಿಯ 


ಐಂಗ್ದೇವಿಸ ನ್ನುತಬಿದಿಗಳೊಪ್ಪಿದವೋಲೊಬ್ಬದರತ್ಕುನ್ನತಿಕೆಯೊಳಾ ಪ್ರಿಯರು 
(ಶ್ರೀಶಾಲ- ೧೦-೩೬). [ಬಲ ( ಓಬಲ್ಲಿತ್ತು) + ಮೊರಡಿ,] 
ಬಲ್ಮೊರೆ (ಕ್ರಿ). ಜೋರಾದ ರೋಂಕಾರವನ್ನು ಮಾಡು : ಮಿಸು 
ಪಲರಂಬುಗಳುರ್ಕಿಂ ಬೆಸಕೆಯ್ಕಡೆ ವಲೆವ ಬೀರರಂ ಪರಿದೆಂಟುಂದೆಸೆ 
ಗಳೊಳಂ ಕಾಣೆವೆನಿಪ್ಪ ಸರದೆ ಬಲ್ಮೊೊರೆವುವೀಗಳಾಣಡಿ ನೆವದಿಂ (ಕಣ್ಮಳಾ. 
ota). (ಬಲ್‌ («ಎ ಬಲ್ಲಿತ್ಮು? * ಮೊರೆ] 
ಬಲ್ಮೊಲೆ, ಬಲುಮೊಲೆ (ನಾ). ತುಂಬಿದ ಸ್ತನ ; ತೋರವಾದ ಕುಚ: 
ನೆಟ್ಟನೆ ಮೊಗ ನೋಡಿ ಮುದ್ದಿಪ ತರಳನ ಪುಟ್ಟ ಕೈಗಳ ತಂದು ತನ್ನ ಬಟ್ಟ 
ಬಲ್ಕೊಲೆಗಡರ್ಚುವಳು (ಕೋಕತ- 0೦-೩೬); ಅಡರ್ದ ಬಾಸೆಯ ಬಲ್ಮೊಲೆ 
ಗಳ ಥಳಥಳಿಪ ನುಣ್ಣೊರಲ . . . ತುಂಬಿಗಳ ಪೋಲ್ವ ಸುಳಿಗುರುಳ್ಗಳ 
ಪಣ್ಗಳಿರ್ದರಂದರಸಿನೊಡ್ಡೋಲಗದೊಳು (ಕಂಪು. ೭-೦೨). ಬಲುಮೊಲೆ : 
ಬಲುಮೊಲೆಯ ಸೋಂಕಿಸಲಿ ಶಾಂತರ ತಲೆಕೆಳಕ ಮಾಡುವೆವು ಕಡೆಗಣ್ಣಲ 
ಗಿನಲಿ ಕೊಯ್ದೆತ್ತುವೆವು ವಿಜಿತೇಂದ್ರಿಯರ ಮನವ (ಕುನ್ಮಾ. ೦6-09): 
ಬಲುಮೊಲೆಯ;ಬಂಸೆಗಳ . . . ಪುಳಿನ ಜಘನಸ್ಮಳದ ದಾನವಸತಿಯರಿರ್ದರ 
ದೊಂದು ತಾಣದಲಿ (ಕೊಕಕಾ, 8-3-೬೪); ನಳಿತೋಳ ಸೆಳೆನಡು ಬಲು 
ಮೊಲೆಯ . . . ಮುತ್ತುದೊಡವಿನ ಚೆಲುವೆ ವಾಗುರಿ ಮಡದಿಯಾ 
ವಿಂಧ್ಯಕಗೆ (ಸಾಕ್ಮಕಾ. ೩-೦೦). [ಬಲ್‌ (ಎ ಬಲ್ಲಿತ್ಕು) 4+ ಮೊಲೆ] 
ಬಲ್ಮೊಸರ್‌ (ನಾ). ಗಟ್ಟಿಯಾದ ಮೊಸರು : ಅಜ್ಯಯಂತಮಪ್ಪುವಂ 
ಮೆಲ್ಲು ತೊಣ್‌್‌ಯೊಳ್‌ ಪೋಪವಂಗೆ ತೆಪ್ಪವನಿಕ್ಕಿದಂತಿಕ್ಕಿದ ಗಟ್ಟಿಗೊಂಡ 
ಬಲ್ಲೊಸರಂ ಕೊಂಡು ಪುದುಳಿಸಿ ನಿಂದ ಬಬಿಕಿಕ್ಕ೦ಲ (ರರರ್ಷನು,- 
[ಬಲ್ಕ್‌ (ಆ ಬಲ್ಲಿತ್ತು) * ಮೊಸರ) 
ಬಲ್ಕೊಳಗು (ನಾ). ಜೋರಾದ ಗುಡುಗು : ಪೊಳಿವ ಮಿಂಚುಗಳ್ಳಸೆ 
ತೇಜಿಗಳಿವಲ್ಲ ಬಲ್ಮೊಳಗುಗಳಿವೈಸೆ ರಥಚಕ್ರಧ್ವನಿಗಳಲ್ಲ - ಕಂಗೊಳಿವ 
ಕಾರೂಗಿಲೈಸೆ ಕ ೈಷ್ಣನಲ್ಲೆಂ ಬವೋಲ್ಕೊಳುಗುಳಕೆ ಮೈ ತ ಕಂಡು 
ಕಲಿಸಿಂಹದಂತಿದಿರಾದನನುಸಾಲ್ವನಂ (ಕೈ ಳಾ: ೬-೩೦). 
(ಬಲ್‌ (ಇ ಬಲ್ಲಿತ್ಕು) *- ಮೊಳಗು (ನ ಮೊಲಗ್ಗು) ] 
ಬಲ್ಯುಪಹಾರ (ನಾ). ಬಲಿಯಾಗಿ ಅರ್ಪಿಸಂವ ನೈವೇದ್ಯ : ಈ ಚತು 
ಸ್ಸೀಮೆಯಾನೊಳಗಾಗೆ ಒಡೆಯ ದೊಡ್ಡವಾಡಿಯ ಕಿಟ್ಟ ಬಾಳೆಲತ್ತಿ 
ಭಟಾರಿಗೆ ಬಲ್ಕುಪಹಾರಕ್ಕೆ ದೇವಭೋಗಮಾಗೆ ಕೊಟ್ಟುದು (ಎಳ. 1x (8), 
[ಸಂ.] 


0-0೪6) ಕ 


ಬೆಂಗಳೂ. ೦೩೦-೩೧; 828) . 
ಬಲ್ಲ, "ಬಲ್‌, ' ಪರಾ. 
ಬಲ್ಲ, ' ಬಲ್ಗೆಯ ' ನೋ. 
ಬಲ್ಲ, (ನಾ). ಒಂದು ಊರಿನ ಹೆಸರು; p ಈಗಿನ ಕೋಲಾರ 

ಜಿಲ್ಲೆಯ ಮುಳಬಾಗಿಲು ತಾಲ್ಲೂಕಿನಲ್ಲಿದೆ: ಸ್ವಸ್ತಿಶ್ರೀ ಇವ 

ನೊಳಂಬ ವಪೃಥಿವೀರಾಜ್ಯಂಗೆಯ್ಕುತ್ತಿರೆ ಬಲ್ಲದ ತುಣುಗೊಣ್ಣೋಡೆ 

ಕೊಬ್ಬೆಯಯ್ಕರಿದುಂ ಬಲಿಪಯಂ. ತುಜುವನಿಕ್ಕಿ (ಎಕ ೫, ನನಿಳರಾ: ೩೨-೨; 

ಸು- 950); ಬಲ್ಲದ ಲೆನ್ಶ ಮನೆಮುದ್ದಮಬ್ಲಯಂ . . . ತುಜುವಂ ಕಟ್ಟಿ 

ಕಾದು ಸತ್ತು ಸಗ್ಗಿಯಾದಂ (ಕ್ಕುಠಂ- ೦೯೨೭, ೯೬-೩; 20ನೆಯ ಶತ). [?] 
ಬಲ್ಲಂಕ (ನಾ). ದೊಡ್ಡ ಯಂದ್ಧ : ತಳಿಯಾಗಲೆ ಹೂಡಿ ಬಲ್ಲಂಕವಾದುದು 

ಬಲುಹಾದುದು ಪಿಳೃಗೋಂಟೆ ಎಲುವಿನ ಕಟ್ಟಿನ ಸೊಡರು ಶಿಂಥಿಣಿಯಾಗಿ 

ತಳಿತವು ತೆನೆತೆನೆಗಳಲಿ (ನಾಗಕು. ೦೬-೩)- [ಬಲ್‌ (“ಬಲ್ಲಿತ್ತು) 4 ಅಂಕ್ಕ) 


ಬಲ್ಲಂಗಿ (ನಾ). ಒಂದು ಬಗೆಯ ಸಸ್ಯ (ನನ್ನಿ ಶಗಿ- ೬೩-೦೨6೦); 
(ಸಸ್ಕಏ. 0೦6)- « ಬಲ್ಲಗಿ' ಪರಾ. [?] 
ಬಲ್ಲಂತಿಕೆ "ಬಲ್‌, ' ಪರಾ. 


ಯ್ನೂಣುಂ ಕದಂಬಳಿಗೆಸಾಸಿರಮುಂ ಬಲ್ಲಕುನ್ಹ ಮೂನೂಟುಂ . , . 
ಸುಖಸಂಕಥಾವಿನೋದದಿನಾಳುತ್ತುಮಿರೆ (ಎಕ. ೫1, ರಾರ. ೨೦-೪; 1046). 
ಬಲ್ಲಕುಂದೆ: ಶ್ರೀಮದಿಟ್‌ವ ನೊಳಂಬಾಧಿರಾಜಂ ' ನೊಳಂಬವಾಡಿ 
ಮೂವತ್ತಿರ್ಚ್ಚಾಸಿರಮುಂ ಕೆಂಗಟಿಕಿಯೈನೂಟಂ ಬಲ್ಲಕುನ್ನೆ ಮೂನೂಲಂ 
. ಸುಖದಿನಾಳುತ್ತುಮಿರೆ (ಎಇ. ೫೪1. ೨೯-೦೨; 
[? + ಕುಂದ್ಮ] 
ಬಲ್ಲಕುಂದೆ " ಬಲ್ಲಕಂಂದ ' ನೋ. 
ಬಲ್ಲಗ ` ಬಲಿಗೆ ' ನೋ. 
ಬಲ್ಲಗಿ "ಬಲಿಗೆ ' ನೋ. 
ಬಲ್ಲಡಗು (ನಾ). ಉತ್ತಮವಾದ ಅಡಗು ; ಶ್ರೇಷ್ಠ ವಾದ ಮಾಂಸ: 
ಬಲ್ಲಡಗಿಲ್ಲದೊಡುಣಿಸಣವಿಲ್ಲೀ ಪ್ರಭಂಗೆನುತಂಮವನ ತೊಡೆಯಡಗನೆ 
ತಳ್ಳಿ ಲ್ಲದವಂಗಿಕ್ಕುವರೇಂ ಪೊಲ್ಲದುದೋ ಮಾಂಸಸೇವನಪ್ರ ತಿಪಾಪಂ (ಕಾಂತಿಫ್ಟ... 
೭-೪೬) - (ಬಲ, (ಎಬಲ್ಲಿತ್ಯು) + ಅಡಗು) 
ಬಲ್ಲಡವಿ (ನಾ). ಗಹನವಾದ ಅರಣ್ಯ: ದಟ್ಟಡವಿ: ಬೀಡಿಂಗೆ ಬೀಡುವಿಡಲ್‌ 
ನೆಲನುಮೊಲೆಗಲ್ಲಳ್ಲಿ ಬೆಟ್ಟುಗಳುಂ ಗಡಿಯ ಗೂಂಟಕ್ಕೆ ಬಲ್ಲಡವಿಗಳುಂ 
ಆ ಪಡೆಗೆ ನೆಅಕಿಯುವೆನಿಸಿ . . . ಬಂದು (ಶಂಶರಾ- ೪೨೦೦೪ ವ): 
ತಾಂಗಿದುದು ಗಾಳಿಯಂ ದೆಸೆಯಂ ಗವಸಣಿಳಿದ'ದು ಮೇಗೆ ಮೊಗೆದಾ 
ಗಸಮಂ ನುಂಗಿದುದೆನೆ ಕಬ್ಟಲಿಸಿ ಕಜಿಂಗಿದ ಬಲ್ಲಡವಿ ಕಣ್ಣೆ ಪಡೆದು 
ದಗಂರ್ವಂ (ಕಂರಾವಾ. ೭-೦೧೪). [ಬಲ್‌ (ಬಬಲ್ಲಿತ್ತು) * ಅಡವಿ] 
ಬಲ್ಲಣಿ (ನಾ). ದೊಡ್ಡ ಸೈನ್ಯ: ಭಾರಿ ದಂಡು: ತುರಗದಟಂಗಳ 
ನೊಡ್ಡಿದ ಕರಿಘಟೆಯಂಂ ಪಿರಿಯ ನೆರ[ವಿ]ಿಯಂ ಬಲ್ಲಣಿಯಂ ಧುರದೆಡೆಯೊ 
(೪]ಅ*ದು ಗೆಲ್ಲುಂ (ಎಇ. ಸ. ೧೩೦-೧೦ ; 916); ಪಸರಿಸಿ ಪೊಕ್ಕು 
ಕೂಕಿಟ೨ದು ಕಾಡುವ ಬಲ್ಲಣಿಗಳ* ಪಳಂಚೆ ಪಾಯಿಸುವ ದಟಕ್ಯ ಗುರ್ವೆಸೆಯೆ 
ನೂಂಕಿದ ಬಬ್ಬಣಿಗೆತ್ತವೆುಯ್ದೆ . . . 
ದುದದೊಂದೂ ಕಾಳೆಗಂ (ಶಂಶಕಾ. 
ಬಲ್ಲೆ 
(ಶಂಯಿರೂ. ೧೩-೬೪). 
ಬಲ್ಲತನ "ಬಲ್‌ ಪರಾ. 
ಬಲ್ಲಪ (ನಾ). ಒಬ್ಬುತನ ಹೆ.:ರು : ಶ್ರಿಧರಯ್ಕ ಬರೆದ ಪೇನಿಗಳಂ . . 
ಮೋನಿಗಳಂ ಪೋಗಿ ಪೊಗಜಕೆಲ್ಲಂಗೆಜಕಿಯೊಳ್‌ ತಾಬ್ಲಡಕೊಳ್ಳೊನೆನನ್ದ 
ಬಲಗರ್ವ್ವದೆ ಬಲ್ಲಪನಲ್ಲಿಗೋನಿ ಕಾಯ್ವೊಜಕ್ಸಿಡೆಯಾಗದನ್ನು ನುಡಿದಾಪ್ಪಿನ 
ಮೆಚಿಸಿಕೊಣ್ಣ೦* (ಎಳ. ೪, ರೇಲೂರು- ೦೨೩-೩೦; 962): ಸ್ವಸ್ತಿಶ್ರೀ ಸರ ನೃಪ 
ಕಾಲಾತೀತ ಸಂವತ್ಸರಂಗ ೯೦೮ ನೆಯ ವರ್ಷದ ವ್ಯಯಸಂವತ್ಸರ 
ಪ್ರವರ್ತ್ತಿಸೆ ಬಲ್ಲಪಂ ಗಂಗವಾಡಿಗೆ ಬನ್ಮ ಕಾಲದೊಳಗೆಯರಿಂ ರಾಜ್ಯಂಗೆಯೆ 
(ಎಳ, 111, ಮುಳೆ. ೨೩-೩; 980). [? + ಅಪ (ಇಅಪ್ಪೈ) ) 
ಬಲ್ಲಭ "ಬಲ್ಲಹ್ಮ' ನೋ. 
ಬಲ್ಲಯ್ಯ (ನಾ). ಒಬ್ಬಾತನ ಹೆಸರು : ಸುಜ್ಯದ ಬಲ್ಲಯ್ಕಂ ದೇಗುಲಕ್ಕೆ 
ಕೊಟ್ಟ ಪನ್ನೆರಡು ಮತ್ತ ರು ಕೆಯ್ಕುವ . - ಕೊಟ್ಟು ಬಿಡಿಸಿದೋಂ 
(ಸ ಇ. ಸ.1-1],-93-೨೦; 97); ಬಲ್ಲಯ್ಯ ಅಮ್ಮಯ್ಯ ರಾ ಯ್ಯ ಕೇಸವ 
ಸಾಹಣಿಯ ಸಿರಿಯಣ್ನ (ಎಕ. ೪11, ಶನ್ನಗಿ- ೩೨-೫೫; ಸು. 10501): 
[? + ಆಯ್ಯ) 
ಬಲ್ಲರಕ್ಕಸಿ "ಬಲರಾಕ್ಷಸಿ' ನೋ. 
ಬಲ್ಲರಿಕೆ /ಬಲ್ಕ್‌' ಪರಾ. 
ಬಲ್ಲಲಮರ (ನಾ). ಒಂದು ಬಗೆಯ ಮರ: 


1010). 


ತುಜುಗಾಜಿರಂದಿನಿಸು ಬಲ್ವಲನಾ 
6-೯೩); ಕಾಲ್ಲಾಪಿನ ಬಲ್ಲಣಿಯೊಳ್‌ 
ಯ್ರುದಿನಿಅ:ದು ವಾಡಿಯೆ ನೆತ್ತರ ತೊಟ್‌ಗಳ್‌ ಗಲ್ಲಲನೆ ಪರಿಯೆ 
[ಬಲ್ಕ್‌ (ಎಬಲ್ದಿತು) * ಆಣಿ 


ಕೆಂಮುಂಣುವೋಣಿಯೆಂ 


ಬಲ್ಲವ, 


ವೊಳಗೆ ಬಲ್ಲಲಮರನ ಅಡಿಯೆಲು (ಎಳ. ೪೫1. ತೀರ್ಥಹ. ೨೦೮-೨೭- 1415). 
[? + ಮರ್ಮ) 

ಬಲ್ಲವ, “ಬಲ್‌,” ಪರಾ. 

ಬಲ್ಲವ (ನಾ). ೧. ಅಡಿಗೆಯವನು. ೨. ಅಜ್ಞಾತವಾಸದ ಕಾಲದಲ್ಲಿ 
ಭೀಮನು ವಿರಾಟನಗರದಲ್ಲಿ ಅಡುಗೆಯವನಾಗಿದ್ದಾಗ ಹೊಂದಿದ್ದ 
ಹೆಸರು : ಭೀಮನು ನಾನು 'ಬಲ್ಲವ' ನೆಂಬ ಹೆಸರಿಟ್ಟುಕೊಂಡು ವಿರಾಟನ 
ಹತ್ತಿರವಿರೋಣವೆದಿದ್ದೇನೆ . . . ಎಂದನು (ಕಳಾ. ೦69). [ಸಂ] 

ಬಲ್ಲವತಿ (ನಾ). ಒಂದು ಊರಿನ ಹೆಸರು «?) : ತೈಲಪನ 
ಪ ೫ ೬ನ ಕಳೆಗದಲ್‌ ಬಲ್ಲವತಿಯ ಬ್ರಹ್ಮನೊಡನೆ ಕ ೫ « « ಪಂಚಲ 
ದೇವನ್‌ ಸಾಲ್ಲಿ ಬ್ರಹ್ಮನಂ ಕಲಿಪಿ (ಮಂ. ೦೯೪೨; ೨-೪; 973). [?] 

ಬಲ್ಲವರಸ (ನಾ). ಒಬ್ಬಾತನ ಹೆಸರಂ : ಸ್ವಸ್ತಿ ಶ್ರೀಪುರುಷಮಹಾರಾಜರ್‌ 
ಪೃಥುವೀರಾಜ್ಯಂಕೆಯೆ ಬಲ್ಲವರಸರೆ ಬಾಳದುಳ್‌" ಸೀಯ 2 ೫ ೫ 
ರಣಾಧ್ವರ » ಸಳಿನಾಡಾ ಬಾಗೆಯವೆಜ್‌ದು ಎಟ್‌ (ಎಳೆ. ೫೪%. 
ತುನುಕೂ- ೯೩-೩; ಸಂ. 780) ; ಬಲ್ಲವರಸರ್‌ ರೋಣದ ಮಹಾಜನಕೆ (ಎಇ. 
X11, ೦೮5-೬; 874). 'ವಲ್ಲವರಸ' ಪರಾ. ([ಎವಲ್ಲಭ * ಅರಸ್ಕ) 

ಬಲ್ಲವಿಕೆ "ಬಲ್‌, ಪರಾ. 

ಬಲ್ಲವಿಕೆತನ "ಬಲ," ಪರಾ. 

ಬಲ್ಲಸಿ (ನಾ). ಬಲವಾದ ಕತ್ತಿ : ಖಾರವುರಂ ಮೂಜೂರ ಮುಕ್ಕೂಡಲಲ್ಲಿ 
ಪೊಲಸೀಮೆ ಕೂಡಿತ್ತುಂ ಕಡೆಕೊಳಂದ ಮಣ್ಮಿಗಪ್ಪೊಂಜ್ಗುಲಂ 
ಕೊಡಲಿಯಂ ಬಲ್ಲಸಿಯ ಕಮ್ಮುಜಂ ಮುಟ್ಟಿಗೆರಿಯೊಡೆಯೊಂ ಓದಲ 
ಪೋಲೆಯಂ ಮಜ್ಗಳಂ (ನು, ೧೯೩೪, ೩೮-೨೨; 33ನೆಯ ಶತ). 

[ಬಲಿ (ಎಬಲ್ಲಿತು)+ ಅಸ್ಕಿ) 

ಬಲ್ಲಹ,. ಬಲ್ಲಭ. ವಲ್ಲಹ (ನಾ). ೧. ಒಡೆಯ ; ಯಜಮಾನ: 
“ಆಣ್ಮಂ, ಎಟಿ*ಯಂ, ಬಲ್ಲಹಂ_. ಈ ೩ ಅಧಿಪತಿಗೆ ಪೆಸರ್‌” 
(ಕರ39. ೬೦-೩೨೦) ; ಕೊಡುವ ಬಾಡಕ್ಕಂ ಜೀವಧನಂಗಳ್ಗ೦ಂ ಬಿಡುವೆಣ್ಣಂ 
ಲೆಕ್ಕಮಿಲ್ಲೆನಿಸಿ ರಾಗಂಗಿಡದೆ ಕೊಂಡಾಡಿದಂ ಬಲ್ಲಹನಟನ್‌ಯೆ 
ಗುಣಾರ್ಣವಂ ಕವಿತಾಗುಣಾರ್ಣವನಂ (ಶಂಶಶಾ.09-83) ; ತೊತ್ತಿಂಗೆ 
ಬಲ್ಲಹನೆ.ಇಗಿಗರೆ ಪದವಿಯ ಮಹಡದೆ ಮಾಣ್ಟನೆ (ವಿಸವ- ೪೬೪). 
೨. ರಾಜ; ದೊರೆ : ಬಲ್ಲಹನ ಬೆಸದೊಳೊಆಟರ ಮಲ್ಲಂ ದಲ್ಲನ 
ತನೂಭವಂ ಕರಹಟದಿಂ ಮಲ್ಲಮನು ಬೆನ್ನಟ್ಟಿದ ಬಲ್ಲಾಳ್ತನದಿಂ ನಿಜೇಶನಂ 
ಮೆಚ್ಚಿಸಿದಂ (8ಪು- 0-98); ಬಲ್ಲ್ಯಹನುಂ ಸಾಮಂತರುಮೆಲ್ಲಾ 
ಪ್ರಜೆಯಂಂ ಶಿವಂಗೆ ಭಕ್ತರೆ ಜೈನಂ ಪೊಲ್ಲಪ್ಪ ಕತದೆ ಕೈಕೊಳಲೊಲ್ಲ 
ರ್ನಾಡವರ್ಗಳದಟಾನೆಂಬವೂರರ್‌ (ಸಮಶ. ೦೩-೦೫) ; ಹಲಗೆ 
ನಾಡು ನಾಡುಗಳು ಬಲ್ಲಹನುತ್ತಮವಸ್ತುವಿಸ್ತತೆಂ (ಎಇ. ೫111; ೩೦೭-೮೫೩; 
3385) : ೩. ಪರಾಕ್ರಮಿ ; ಸಾಹಸಿ ; ವೀರ; ಶೂರ: ಪರಮ 
ಸುಖಾರ್ದ್ವಲೋಚನದಿನೀಕ್ಷಿಸಿ ನಂದನನಂ . . . ಇದಾರರಸನಿದಾರ ಬಲ್ಲಹ 
ನಿದಾರ ಕರೀಂದ್ರನಿದಾರ ಸಿಂಹವೆಂದಿರದಮರ್ದಪ್ಪಿದಳ* (ಇಗ. ೬೨೩೪) - 


೪. ಗಂಡ; ಪತಿ: ಬರುತಾ ಬಲ್ಲಹನೇಅೌದ ಗಾಲಿಯ ಸರದ 
ಶಕುನಿಮಂಚದ ಮೇಲೆ ಒಪ್ಪಂಬಡೆದಿರ್ಪ  ಅರಸಂಚಿಯ 
ಕಿಜುದುಪ್ಪು ಳುವಾಸಂ ಹರಿಸದಿನೇಅದಳಂಗೋದೃವನಡರ್ದರಗಿಳಿ 


ಹೂಡಿದ ಹೂದೇರೇಟುವ ರತಿಯೆಂಬಂದದೊಳು (ಇಹುಕಾ. ೨-೬೨) ; 
ಜಲನಿಧಿಯೆಂದು ಸಂದ ಪೊಖಕಿವೆಣ್ಗಳ ಬಲ್ಲಹನೆಂದುಮೇಟಕ್ಲಿಯಂ ತಳೆದಿರೆ 
(ಶಕವಿ. ೦-೩೭). ೫. ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಬಲ್ಲಹಂ 
ಪ್ರಥುವಿರಾಜ್ಯಜಸ್ನಿಯ್ಕೆ (ಎಇ. ೪1. 73) ; ಸ್ವಸ್ತಿಶ್ರಿ 
ಕನ್ನರೆ ಬಲ್ಲಹ ದಳಿಗವಟೂಗೆಯನಾನೆ (ಎಕ, ೫ (8). ಮುಳರಾ. ೦೮೭೬-೨ ; 
ತು. 860) ; ನೆಲದ ನೇಷಅ ಉಳ್ಳನೆಗ ಬಿಟ್ಟಿ ಇದು" ಬಲ್ಲಹನ ದತ್ತಿ 


೦೬೬-೦ ; 


೬೨೯೭ 


10 


ಶಿ 
ಲಾ 


46 


ಬಲ್ಲಾಳ್‌ 


(ಸ?ಇ೩. 1೫-1, ೫೪-೭ ; ಸು. 9ನೆಯ ಶತ) . ಬಲ್ಲಭ : ೫. ಸ್ವಸ್ತಿ 
ಸಮಧಿಗತ ಪಣ್ವ ಮಹಾಶಬ್ದಂ ಪದಡಕ್ಕೆ ದಳಿಧ್ವಜ ಸಾಮ್ಮಾ ೫೫x 
ಮಹಾಮಹಾ ಸಾಮನ್ತಾಧಿಪತಿ ಶ್ರೀ ಬಲ್ಲಭ« ೫ ೫x ಹಾ ರಾಜಾಧಿರಾಜ 
(ಎಕ- 11. ೩8-೨ ; ಸು. 800). ವಲ್ಲಹ: ೫. ಸ್ವಸ್ತಿಶ್ರೀ ಶ್ರೀಪುರುಷ 
ರಂಜಂ್ಮಕೆಯೆ ಸಿಯಗೆಲ್ಲರಾ ಮನೆಮಂಗತ್ತಿನ್‌ ಬಲ್ಲಹನಾ ಬೆಸಸಿ ಗಂಗರ ವಲ್ಲಹ 
x ೫ ಮಾನಿಟ್‌ದು ಸತ್ತ (ಎಕ. 7೫೪1, ತುಮಕೂ. 66-6 ; ಸು. 776) ; 
ಶ್ರೀ ಶಿವವಾರ ಸೀಯಗೆಲ್ಲಕ್ಕ್ಯಾಗಿಮೊಗೆ ಊರೊಳ್‌ ವಲ್ಲಹನಂ 
ಬಾಳದುಳ್‌ ಕಮ್ಮುತುರ್ವರಂಂ xx ಐಎಅಂದು ವಿಲ್ಲನ್‌ 
(ಎಕ. ೪1, ಕುಮಕೂ. ೮೯-೨: ಸು. 780). ಬಲ್ಲಹರ ಬಲ್ಲಹ- ಒಡೆಯಂರಿಗೆ 
ಒಡೆಯಂನಾದವನು ; ಮಹಾಪ್ರಭು : ಬಲ್ಲಹರ ಬಲ್ಲಹನವಿರ 
ತೋತ್ಸುಲ್ಲಮುಖಕವಂಳಂ (€ಐಸಪು. 6-೧) ; ಬಲ್ಲಹರ ಬಲ್ಲಹನೆ ನೀನೇ 
ಬಲ್ಲೆ ಕರುಣಿಪುದೆವಗೆ ಲಕ್ಷ್ಮೀವಲ್ಲಭನ ಲೀಲಾವತಾರಕಥಾಪುಸಂಗವನ್ನ 


(ಏಿಠಾಗ. ೦೦-೦೪), [<ಪ್ರಾ. ವಲ್ಲಹ. / ಸಂ. ವಲ್ಲಭ] 


ಬಲ್ಲಹ್ಮ (ನಾ). (?) : ಒಂದು ಕಲ್ಲಿನ ಗವಿಯಿಂದ ಬಲ್ಲಹವಾದೀತು 
ದಿವ್ಮಿಸಾಲೆ ಪಟ್ಟದ ಬಿದುನೂರಂ ಹೊಟ್ಟಾಗಿ ಹೋದೀತು ದಿಮ್ಮಿಸಾಲೆ 
ಮಂಂದೆ ಪಟ್ಟಕ್ಕೆ ವೀರವಸಂತನು ಬರುತಾನೆ ದಿಮ್ಮಿಸಾಲೆ 
(ಕಾ೦ಸಂ. 60-30). [?] 

ಬಲ್ಲಳತಟ್ಟಿ “ಬಲ್ಲುಳದಟ್ಟಿ' ನೋ. 


ಬಲ್ಲಳದಟ್ಟಿ (ನಾ.) ಒಂದು ಬಗೆಯ ಬಟ್ಟೆ : ಕಟ್ಟುವಣ್ಣದ ಪಟ್ಟಿ 
ಬಲ್ಲಳದಟ್ಟಿ (ಶಾಕಾಂ.- ವಟ್ಟೆ] ಭೂಸಲೆ ಮೇಘವಣ್ಣದ ಪಟ್ಟೆ... 
ಇವು ಮೊದಲು ಥರಥರದೊಳಂದೆಮ್ಮವರುಗಳು ಪಡೆದೊದವಿಸಿದಯಾ 
ಏವಿಧ ಪಟ್ಟಾವಳಿಗಳುಂಟು (6ಸಫು- ೦೦-೨೬). [ಬಲ್ಲಳ ? * ದಟ್ಟಿ] 

ಬಲ್ಲಾಣಿಕಾಜಿ (ನಾ). ಶ್ರೇಷ್ಠನಾದ ರತ್ನಪರೀಕ್ಷಕ : ವಾಣಿ ವಹಿಯಂ 
ಬರೆವಳ್‌ .. ಕೋಣಿ ವಿಶ್ವಾಸಿಯಾಗಿಹಳ೯ ವ್ಯೋಮದೊಳಗೆ 
ಬಲ್ಲಾಣಿಕಾಜ ಧನಂಜಯ ಜಯಕ್ಕೀಶಾನ್ಯ ಹೂಣಿಗನೆನಲ್ಕದುಕ್ತಾ ತನ 
ಗೃಹಾಂತರದಿ ನಡೆವರ್ನುಡಿವರುನ್ನತ (ಸಿಂಗಿಕಾ- ೪-0೬) - 

[ಬಲ್ಲ ( ಎ ಬಲ್ಲಿತ್ತು) * ಅಣಿಕಾಲಅ] 

ಬಲ್ಲಾಣೆಪೊಟಲ್‌ (ನಾ). ಒಂದಂ ಊರಿನ ಹೆಸರಂ : ಬಲ್ಲಾಣೆಪೊಬಲ 
ಪೊಲ ನಡದ ವುರುಷರ್‌ ಕಆ್‌ಗೋಡ ರಣವಿಕ್ರ ಮಗಾವಣುಣ್ನರುಂ ... 
ಬಿರದರುಂ ಇ ಪೊಲನಂ ನೆಡಯಿಸಿದೋರ್‌ (ಎಕ - ೩೪1: ಗುದ್ಧಿ. ೭೫-೫೪; 
783). [ಬಲ್ಲಾಣೆ ? -- ಪೊಲಲ್‌,] 

ಬಲ್ಲಾತ (ನಾ). ಒಂದು ಬಗೆಯ ವಂರ : ಗೇರುವಂರ : ನೀ ಬಲ್ಲಾತ 
ನಾದೊಡರಣ್ಯದೊಳಗೆ ಕುಜಾತನಾಗಿರದಿಲ್ಲಿಗೇತಕೆ ಬಂದೆ ವೇಳಿನಲು 
(ಕಂಕರಾ* ೦೦-೨೦). Pp ಇಲ್ಲಿ "ಬಲ್ಲ 4 ಆತ' ಎಂಬರ್ಥದ 
ಶ್ಲೇಷೆಯಿದೆ. [<ಸಂ. ಭಲ್ಲಾತ] 

ಬಲ್ಲಾನೆ (ನಾ). ಬಲಿಷ್ಠವಾದ ಆನೆ; ಭಾರಿ ಆನೆ: ಬಲ್ಲಾನೆಯ 
ಮೆಟ್ಟಿನಡಿಯ ತೆಂಗಿನಕಾಯಂತೆ ರಥಂಗಳ್‌ ಜಜ್ಮರಿವೋದುವು ಪಡಿದಟ 
ದೊಳ್‌ (ರಾಠೂಕ* ೦೩೦-೦೬). [ಬಲ್‌ (ಬಲ್ಲಿತು,) + ಆನ್ಮ್ಕೆ) 

ಬಲ್ಲಾಯ (ನಾ). ಮಿಗಿಲಾದ ಪರಾಕ್ರಮ ; ಹೆಚ್ಚಾದ ಸಾಮರ್ಥ, : 
ನಿಡಿಯರ್‌ ಬಲನ್ಲಿಯದ ಬಲ್ಲಡಿಗಂ್‌ ವಂದಿರ್ದರಯ್ವರಾಲದ 
ಕೆಟಗಿಂತೊಡರ್ದ೦್‌ ನಮ್ಮಯ ಭಕ್ಷದೊಳಡು ಪಣ್ಣಿಡು ಪೋಗು 
ನೀನುವವಾನುಂ ಶಿಂಬಂ (ಶಂಶಥಾ- ೩-೦೨). [ಬಲ್‌ (ಇಬಲ್ಲಿತ್ಕು) + ಆಯ್ಕ] 

ಬಲ್ಲಾಳ್‌ (ನಂ). ಬಲಿಷ್ಠನಾದವನು ; ಶೂರ; ಪರಾಕ್ರವಿಂ : 


“ಉರ್ಕಾಳ್‌ . , . ಬಲ್ಲಾಳ್‌, ಬಲ್ಬಂಟಂ - ಈ ೫ ಪರಾಕ್ರಮ 
ಮುಳ್ಳಂ” (ಕಶತಾ. 36-349) ಈ ಗಿರಿದುರ್ಗಮಂ ದಾಂಟಿ ಬಂದ 
ಬಲ್ಲಾಳ್ವಿ ವ್ಯನಕ್ಕಿ ದಿವ್ಕಪ್ರಭಾವನಕ್ಕು ಮಮೋಘನಕ್ಕುಮದಣ್‌ನೀತನೊಳಿ 


ಬಲ್ಲಾಳ 


ದಿರ್ಚಿ ಕಾದುವ ಮರುಳ್ತನಂ ಬೇಡ (೪ಪು. 04-5೬ 5); ಚಾವಡಿಯ 
ಬಾವುಲಿಯ ಬಲ್ಲಾಳ್ಗಳ ಮುಂದೆತ್ತಿದ ಪರಿಪರಿಯ ಪತಾಕಾವಳಿಯ 
ಸೂಳಉಾದು . , - ಭೂಮಿ ಬೆಸಲಾದಂತೆ ಭೂಚಿಕ್ರಮಂ ತೆಕ್ಕನೆ ತೀವಿದ 
ಪದಾತಿಬಲದೊಳಂ (104. ೩-8೩೫ ೮); ಊರಾಳ ಬಲ್ಲಾಳ ಪೆರ್ಗಡೆ 
ಮಾಸಾವಂತ ಮನ್ನೆಯ ರಾಯರ್‌ ಮುಂತಪ್ಪ ನಾಡೊಡೆಯಂ೦* . . , 
ತಾಮುಂ ಪೆಡೆವೆರಸಿ ಕುದುರೆಯ ಕಾವಲ್ಲೊದವಿ ಪೋದರ್‌ (ಉಾವತಿಕ್ಕ. 


೫೦-೦೩). [ಬಲ್‌ (“ಬಲ್ಲಿತ್ತು) + ಆಳ್‌? 


ಬಲ್ಲೂಳ (ನಾ). ಅರಸನ ಕೈ ಕೆಳಗಿನ ಒಬ್ಬ ಅಧಿಕಾರಿ: ಈಗ ಹಳ್ಳಿ, 


ಹಳ್ಳಿಗಳಲ್ಲಿ ಪಟೇಲರು ಇರುವ ಹಾಗೆ ಆ ಕಾಲದಲ್ಲಿ ಗ್ರಾಮಕ್ಕೊಬ್ಬ 
ಗಂರಿಕಾರನಿದ್ದನು. ಇಂಥ ನಾಲ್ಕಾರು ಮಂದಿ ಗ್ರಾಮ ಗುರಿಕಾರರ ಮೇಲೆ 
ಮತ್ತೊಬ್ಬ ಅಧಿಕಾರಿ ಇದ್ದನು, ಇವನಿಗೆ ಬಲ್ಲಾಳ ಎಂದು ಹೆಸರು 
(ಳೋಟಕೆ. ೦); ಪಂಜುರ್ಲಿಭೂತ , . . ಒಂದು ದಿನ ಸಂಜೆಯಾಗುವ 
ತನಕ ಕಾದು ಕುಳಿತಿತು, ಆ ಊರಿನ ಬಲ್ಲಾಳರ (ಜೈನ ಶ್ರೀಮಂತರು) 
ಮನೆಗೆ ಸಂಜೆಯ ವೇಳೆ ದನ ಕರುಗಳನ್ನು ಅಟ್ಟಿಕೊಂಡು ಹೋಗುವ 
ಸಮಯವನ್ನು ಹೊಂಚುಹಾಕಿತು (8॥ಾಠಗೀ- ೬೩೨). (ವ ಬಲ್ಲಾಳ್‌] 


ಬಲ್ಲಾಳಗಿತ್ತಿ (ನಾ). ಗಟ್ಟಿಗಿತ್ತಿ; ಗಡುಸುಗಾರ್ತಿ : ಗಂಡನಿಕ್ಕಿದ 
ಪಡಿಯನೊಲ್ಲದೆ ಬೆಲ್ಲಗೂಳಿಗಾಸೆ ಮಾಡಿ ನೆರೆಮನೆಗೆ ಹೋಗುವ 
ಬಲ್ಲಾಳಗಿತ್ತಿಗೆ ಪತಿಭಕ್ತಿ ಅಳವಡುವುದೆ ಅಯ (ಶತ. ೨೦-೦೫) - 


[ಬಲ್ಲಾಳ್‌ + -'ಗಿತ್ತಿ] 

ಬಲ್ಲಾಳದಟ್ಟಿ, ಬಲ್ಲಳತಟ್ಟಿ ಬಲ್ಲಾಳದಡ್ಡಿ, ಬಲ್ಲಾಳ್ಜಟ್ಟಿ (ನಾ). ೧. 
ಒಂದು ಬಗೆಯ ತೆರೆ, ಪರದೆ; ಐ ಹೊಯ್ಸಳಸಂತತಿಯ 
ಬಲ್ಲಾಳರಾಜರ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಒಂದು ಬಗೆಯ 
ತೆರೆಯಿರಬಹಂದಂ: ಅಂತು ಬಂದು ಈರ್ವರುಂ ಬಲ್ಲಾಳದ[ಕಾಣ- ತ] 
ಟ್ವಿಯ ದ್ವಾರವಟ್ಟದೊಳ್‌ ನಿಂದಿರ್ದು ದೌವಾರಿಕಂಗೆ ದಾರನುಂ ಶಿವನುಂ 
ಎಂಬ ಬೇಡರ" ಬಂದಿರ್ದಪರೆಂದರಸಂಗಜ್‌ವೆನಲ್‌ (ಪುಕ್ಕಾತ್ತ. ೩-೬೪೦); 
ಲಾಮಂಚ ಬಲ್ಲಾಳದಟ್ಟಿಯಿಂ ವಿರಚಿಸಿದ ಪಾನೀಯಶಾಲೆ (ನೂ. 8-03). 
ಬಲ್ಲಳತಟ್ಟಿ : ಸಾಂದರಗೆ ಕೈಗೊಟ್ಟು ತುಂಬುರ ಮಹಾಮಂತ್ರಿ 
ಸಂದಣಿಯ ತೊಲಗಿಸುತ ತದ್ಗಹದ ಮಾಂದಳಿರ ಪಂದಲಂ 
ಪೊಕ್ಕು ಲಾಮಚದ ಬಲ್ಲ್ಗಳತಟ್ಟೆ ಟ್ಟಿ 3 ಯಾ ಮಟಿ್‌ಯೊಳುಟ್‌ ಬೆವರುತ 
ನಿಂದಿರ್ದ ಪರವೆಯಂ ಉಣಿಸಲು (೫೪ರಪು. 4-66). ಬಲ್ಲಾಳೆದಡ್ಡಿ : 
ಮೇಲುಕಟ್ಟಿನ ದಿವೃಚಿತ್ರದುಕೂಲನಿಚಯದ ಲಾಮಚದ ಬಲ್ಲಾಳದಡ್ಡಿ 
ಗಳೆಡೆಗೆಡೆಗೆ ರಂಜಿಸುವ ಪಟ್ಟಿ ಗಳ ಮೇಲುವೊದಕೆಯ ಕರ್ಪುರದ ಹೊಂಬಾಳೆ 
ಗಳ ಮಲಯಜ ಕಂಬದ ಸಾಲುಗಳಲೊಪ್ಪಿದುದು ಚಪ್ಪರವೆರಡು 
ಯೋಜನದೆ (ಕಾವ್ಯಾಅ.೦೨-೦೦); ಮಂಟಪದ ಚೌಮೂಲೆಯಗಲದ ಲಾಮಚದ 
ಒಲ್ಲಾಳದಡ್ಡಿಯ ಬಹಳರತ್ನವಿತಾನದುಬ್ಬರದ ಮೇಲುಕಟ್ಟಿನ ಮಲಯಜ 
ಸ್ಮಂಬಾಳಿಗಳ ಮಣಿಪುತ್ರಿಕೆಯ ಸಮಪಾಳಿಯಲಿ ಸೊಗಸಿದುದು 
ಚಪ್ಪರವೆರಡುಯೋಜನದ (ಕೊರಂ೫. ೦೩-೦೩). ಲ್ಲಾಳ್ಜಟ್ಟಿ ; 
ಚೆಲ್ಮಿಂಗಡರ್ಪಾದ ಪಾದರಿಯೊಳ್‌ ಕೋದು ಬಳಿದ ಪೊಂಗೇದಗೆಯ 
ಬಲ್ಲಾಳ್ಡಟ್ಟಿಯಿಂದೊಳಗೆ , . . ಅಶೋಕಭೂಜರಾಜಿಯಂ ರಾಜವಿದ್ಯಾಧ 
ರನಳಂಕರಿಸುವುದುಂ (ಕಾರ್ಕೀಕ್ಣ. 4-೨೪೦). ಕ್ಯಾ ತಟ್ಟಿ ಮತ್ತು ದಡ್ಡಿ 
ಎಂಬ ಶಬ್ದಗಳಂ ಒಟ್ಟಾಗಿಯೇ ಬರಬೇಕಾಗಿದ್ದರೂ ಬೇರೆ ಬೇರೆ 


ಯಾಗಿ ಉಲ್ಲೇಖಿತವಾಗಿವೆ. ಅವುಗಳ ಜ್ಞಾತಿಶಬ್ದಗಳಂ 
ಒಂದೇ ಆಗಿರುವುದರಿಂದ ಇಲ್ಲಿ ಈ ಶಬ್ದಗಳನ್ನು ಒಟ್ಟಾಗಿಯೇ 
ಕೊಡಲಾಗಿದೆ. [ಬಲ್ಲೂಳ್ಕ--ತಟ್ಟೈ) 


ಬಲ್ಲಾಳದಡ್ಡಿ “ಬಲ್ಲಾಳದಟ್ಟಿ' ನೋ. 
ಬಲ್ಲಾಳಿಕೆ. ಬಲ್ಲಾಳ್ಕೆ (ನಾ). ೧. ಶೌರ್ಯ : ಸಾಮರ್ಥ,:; ಪರಾಕ್ರಮ: 


೬೩೨೯೮ 


40 


45 ಬಲ್ಲತ್ತು, 


ಬಲ್ಲಾಳ್ತನ (ನಾ). ೧. 


ಬಲಾಳಟಿ 
ಬಲ್ಲಿಗೆ 


ಬಲ್ತಿತು; 


ಕೆಡುವಂತಿದ್ದೀತೇ ಕೌರವನ ರಾಜ್ಯ ಮೆಂಡಿವಂತಿದ್ದೀತೆ ರಾವಣನ ಬಲ್ಲಾಳಕೆ 
ಪರಸ್ಮೀ ಲಕ್ಷ್ಮೀದೇವಿಗೊಲಿದು ಒಂದು ನಿಮಿಷದಲ್ಲಿ ಮಡಿದ (ತರಡಿನ. 9-08) ; 
ಕಲಿತನದಿಂ ಕಡೆದಂತೆ ಗರುವಿಕೆಯಿಂ ಕರುವಿಟ್ಟಂತೆ ಗಂಡಗರ್ವದಿಂ ಕಂಡರಿಸಿ 


ದಂತೆ ಬಲ್ಲಾಳಿಕೆಯಿಂ ಬಣ್ಣವಿಟ್ಟಂತೆ ತಿಣ್ಣಮಾದೊಡ್ಡುಂ (ಅನಂತ. 
೨-3೬6). ೨. ಬಲವಂತ; ಒತ್ತಾಯ : ಬಲಾತ್ಮ ೃತಂ- ಬಲ್ಲಾಳ್ಕೆ 
(೪) ಯುಂ ಮಾಡಲ್ಪಟ್ಟುದುಂ (ಶೀತಿರಾ.. ೨೬-೦೦); ಕೊಲುವುದಾ 
ವಿಷವುಂಡವರನೇ ಕೊಲುವುದಿದು ನಿರನುಜ್ಞೆ ಯಲಿ .,. ಬಲುಹು 
ಬಲ್ಲಾಳಿಕೆಯಲುಂಡಡೆ ಕೊಲುವುದಿಪ್ಪತ್ತೊಂದು ಕುಲವನು 
(899ಗ. 00-64-9೩). ಬಲ್ಲಾಳ್ಕೆ : ೨. ಬಲಾತ್ಕಾರಸ್ವಭಾವಃ - 
ಬಲ್ಲಾಳ್ಕೆಯಂ ಮಾಳ್ಬ ಸ್ವಭಾವಂ (ಊರಾ. ೩೩೪). 


[ಬಲ್ಲಾಳ್‌ + - ಇಕೆ) 
'ಬಲ್ಲಾಳಿಕೆ' ನೋ. 
ಶೌರ್ಯ ; ಪರಾಕ್ರಮ : ಸಾಮರ್ಥ್ಯ ಸ 
ಮೇಗಿಲ್ಲದ ಬಲ್ಲಾಳ್ತನೆದಾಗರೆಮೆನೆ ನೆಗಟ್ಹ ತತ್ವ ೃ ಥಾನಂದನರುದ್ಮೋಗದ 
ಚಾಗದ ಯಾಗದ ಭೋಗದ ಮೈಮೆಗೆ ಸುಯೋಧನಂ ಬೆಜಗಾದಂ (ಶ್ಯಕಳಾ. 
೬-೬೭); ಮಲ್ಲಾಮಲ್ಲಿಯೊಳಾನ್ಹರಿಮಲ್ಲರನಾಹವದೊಳೊತ್ತಿ ಗೋಳ್ಮುರಿ 
ಗೊಳ್ತೀ ಬಲ್ಲಾಳ್ತನದಿನ್ಹಾಹವಮಲ್ಲನ ಭುಜಾದಣ್ಣಮೆನಿಸಿ ಧ(ಂ)ಲ್ಲಂ 
ನೆಗಲ್ಲಿಂ (»೪ಇ೩- ೫1-;, ೬೨-6; 1007); ಕಾಣಿರೆ ತನ್ನ ಬಲ್ಲಾಳ್ತನಮಂ 
(ಕಾಶಾಕ್ಕ- ೫೬-6). ೨. ಬಲಾತ್ಕಾರ; ಬಲಪ್ರಯೋಗ; ಒತ್ತಾಯ; 
ಸುಬಾಹುವೆಂಬ ತನ್ನ ಪಿರಿಯ ಮಗಂ ತನ್ನೊಡನೆ ತೊಜಿಕಿಯಲ್‌ ಬಗೆ 
ದಿರ್ದೊನಂ ಬಾರಿಸಿ ಬಲ್ಲಾಳ್ತನದಿಂ ರಾಜ್ಯಪಟ್ಟಂಗಟ್ಟಿ (ಫರಾ. 
೪-೨೨); ಬಲ್ಲಾಳ್ತನದೊಳೆನ್ನನನುಭವಿಸಲ* ಬಂದೊಂ ನೀನುಂ. ವರ್ಣಾ 
ಶ್ರಮಗುರುವರ್ಯ ಎನ್ನಂ ಕಾವುದೆಂದೆನಲೊಡ೦ಂ (ಕಾಂಠಿಶ್ರು- ೬.೬೫ರ); 
ನಿಷ್ಕ ರುಣಿಯಾಗಿ ಪೋಪೆನೆಂಬ ಬಗೆಯುಳ್ಳೊಡನಿಬರುಮಂ ಕೊಂದು 
ಪೋಗೆಂದು ಮರದಾನೆಯಂ ಕಂಬಕ್ಕೆ ತರ್ಪಂತೆ ಲಲ್ಲೆಗೆಯ್ದು 
ಬಲ್ಲಾಳ್ತನದಿಂ ಪಟ್ಟಮಂ ಕಟ್ಟಿ (ರಶರನ್ಮು. ೦೦-೦೩೩). 

[ಬಲ್ಲಾಳ್‌ 4 - ತನ] 


ಇಳ 


ಬಲ್ಲಾಳ್ತೆನಂಗೆಯ” (ಕ್ರಿ). ಬಲಾತ್ಕಾರ ಮಾಡು ; ಒತ್ತಾಯಮಾಡು : 


ಎನಗಾರ್ಬಲ್ಲಿದರೆಂದು ಗಂಡುಗೆಡದೊರ್ವಂ 
ಸಾಧನಸಮ್ಮೋಹನದಿಂದಮೆನ್ನ ಮಗಳಂ ಬಲಂ ಳ್ವನಂಗೆಯ್ದ ನಿನ್ನೆ 
ನರಾಧೀಶ್ವರನಕ್ಕೆ ಬರ್ಕೆ ಕುಡೆನೆಂದೊಟ್ಟೈ ಸಿ ಕೈಕೊಂಡು ನಿಂದೂ 
(ಸುಳುಮಾ, ೩೭-೪೨). [ಬಲ್ಲಾಳ್ತನ 4+ ಕೆಯ) 
್ಲಳ್ಲಟ್ಟಿ "ಬಲ್ಲಾಳದಟ್ಟಿ' : ನೋ. 
(ನಾ). ಸಂಕೋಲೆ (7?) ; ತೊಡರೆಡಗಾಲೊಳೊಪ್ಪುವುದು 
ಬಲ್ಲಿಗೆಯಂ ಮದಧನ್ವಿಗಿಕ್ಕೆ ಬಲ್ಬೊಡರಿಸುವೊಂದು ಭಂಗಿಯೊಳೆ ಪೊ:ದೊಡ 
ರೊಳ್‌ ತೊಡರ್ದಿರ್ದ ಪಾಪಿಗಳ" ತೊಡರ ತೊಡರ್ಪಿನೊಳ್‌ ತೊಡರಲಣ್ಮದ 
ಭಾಷೆಯಮಾತ್ಮರಂಜಿ ಕಾಲ್ವಿಡಿದವೊಲಿರ್ಪ್ಸುವೇಂ ಕುವರಲಕ್ಷ್ಮಚಮೂಪತಿ 
ಗಿಂತಿದೊಪ್ಪದೇ (ಎಳ. ೪, ರೇಲೂರು. ೦೦೨-೬೦ ; ಸು. 1207); 
ಮೇಲೆ ಸಾಜುವ ಡೌಡೆಯ ದನಿಗಂ ಕೆಳಗೆಸೆಯೆ ತೆಮಳ್ಳು ಕುವಪ್ಪಳಿಸು 
ವಂದುಗೆಯ ತೊಡರ ಬಲ್ಲಿಗೆ ಬಲ್ಲುಲಿಗಂ . . , ರಾಜಾಂಗಣದೊಳ 
ಪಣ್ಣಿ ಬಂದು, ನಿಂದ ಯಾವಮುಸಾಮಜಸ್ತೋೋಮಮನಿತುಂ ಬಾಯ್ವಿಟ್ಟು 
ಬೆದಜ್‌ ಬೆಸೆಗೆಟ್ಟೋಡೆಯ೦ (ಅಕಂತ್ರಿ. ೨-೨೪ ವ). 

[?. /ತಮಿ. ವಲ್ಲಿಕೈ - ೧. ಒಂದು ಬಗೆಯ ಕಿವಿಯ ಆಭರಣ. 
ವಿ. ಕುದುರೆಯನ್ನು ಕಟು ಶವ ಹಗ್ಗ) 
ಬಲ್ಲಿತ್ತ್ಮು (ನಾ). ೧. ಗಟ್ಟಿಮುಟ್ಟಾದುದಂ ; ಬಲಿಷ್ಠ 
ವಾದುದು : ಪ್ರಬಲವಾದುದು : ಕಲಹಂಸೆಗಳ್‌ ಬಲ್ಲಿತಪ್ಪು ದೊಂದು 


ದೇವ ಠಕ್ಕಿಕ್ಕಿ 


ಬಲ್ಲಿತು, 


[el] 


ದಕ್ಕಂ ತಂದದಟ್‌ರಡು ಕಡೆಯುಮಂ ತಾವಡ ಕರ್ಚಿ . , . ಬರುತ್ತುಂ 
(ತಂಕಕಂ. ೦೬೬-೧3) ; ತಲೆ ಬಲ್ಲಿತೆಂದು ಕಲ್ಲನೆ ಹಾಯ ಬೇಡ ಹೋಗೆಲೊ 
ಪಾಪಿ ಮನ್ಮಥ ಮನೆಗೆ(ನೋಶಕ. ೭-೨೩); ತಲೆ ಬಲ್ಲಿತೆಂದು ಕಲ್ಲಂ ಪಾಯ್ತೊಲಾ 
ಕಲಿಯಾಗಿ ಸಮರದೊಳ್ಳಾದಿದೊಡೆ ನಿನಗಿಲ್ಲಿ ಗೆಲವಹುದೆ (ಕ ಎರಾ. ೪-೦೪) ; 
೨.ದೃಢವಾದುದು ; ಸ್ಮಿರವಾದುದು : ಅದೃಢಂ ಮಾರ್ತಂಡನಿಂ 
ನಿಪ್ಪೊ ಸತು ಹಿಮಗುವಿಂ . . , ಬೆಂದುದಂಗಾರನಿಂ ಚಿತ್ರದ ಮಾಟಂ 
ಸೌಮ್ಮನಿಂ ಬಲ್ಲಿತು ಸುರಗುರುವಿಂ ಸುಂದರಂ ಶುಕ್ರನಿಂ ತಲ್ಲಿದುದಕ್ಕುಂ 
ಮಂದನಿಂ (ತಾತಕಿ. ೪-೦). ೩. ಶ್ರೇಷ್ಠವಾದಂದು ; ಉತ್ತಮ 
ವಾದುದು ; ಒಳ್ಳೆಯಂದು : ಪಿರಿಯರ ನುಡಿಯಂ ಬಲ್ಲಿತೆನೆ ನಂಬಿ 
ಬೇಂಟೆಯನೊಲ್ಲದೆ ಬಿಟ್ಟಿರ್ದ ಬಿಯದರೊಪ್ಪಿದರ್‌ (ಕಳಾ. ೨೨೩). 
೪. ಸಾಂದ್ರವಾದಂದಂ ; ದಟ್ಟವಾದುದಂ ; ನಿಬಿಡವಾದುದು : 
ಬಲ್ಲಿತಪ್ಪ ಡವಿಯೊಳು ಸೀಳ್ನಾಯಿ ಕೊಲ್ಲಲಾರ್ಯಸ್ಮರಣಿಯಂಂದಿರೆ 
ಮಲ್ಲಿಕಾರ್ಜುನ ಕಾಯ್ದೊಯ್ದನು ಮಹಾಕೂಟಪುರವರಕೆ 
(ಕುರೇಶು- ೭-೮)... ೫. ಕಠಿಣವಾದಂದಂ ; ಕಷ್ಟಕರವಾದುದು : 
ಕೆರಳಿ ಕರಿ ಕೈಕೊಂಡ:ದರೆಯಟ್ಟಿತು ಮಹಾರಥರ ಚೆಲ್ಲಿತಿದು ದೆಸೆದೆಸೆಗೆ 
ಚೌಪಟಮುಲ್ಲಗಿಲ್ಲರ ವಾಡೆ ನಮ್ಮದು ಬಲ್ಲಿತಹುದುಸುರಿಲ್ಲದೊಡಲಿನ 
ಚೆಲುವು ಫಲವೇನು (ಳುನ್ಮಾರ್ರೋ. ಬಲ್ಲಿತ್ತ್ಕು : ೧. 
ಪಡೆದಂ ಬ್ರಹ್ಮೇಂದ್ರತೆಯಂ ಗಡವಾಾತಂ ಬಗೆದು ನೋಡೆ ನಾರಕನೆತ್ತಲ* 
ಗಡ ದೇವನೆತ್ತ ಕರ್ಮಮೆ ಕಡು ಬಲ್ಲಿತ್ತದಜ ತಿರಿವದೇಂ ಬಹು 
ವಿಧವೋ (6ಅ0ಪು. 8-೫೩); ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ 
ಗಿಳಿಯೇ ಎಂದೆಂದೂ ಅಳಿಯೆನೆಂದು ಗುಡಿಗಟ್ಟಿದೆಯಲ್ಲಾ (8ಸನ. ೦೬೬); 
ಜಳಸಂಭೂತದೊಳೆಂತು ಹಸ್ತಿಮಕರಂ ಬಲ್ಲಿತ್ತಿಳಾಭಾಗದೊಳು ಸ್ಮಳ 
ಸಂಭೂತದೊಳಂತೆ. ಕೋಟಿಭಟಸತ್ವೋದುಭಾಸಿ ಭೇರುಂಡನಿಂದಿಳೆ 
ಭೇರಂಂಡನಿನಗ್ಗಿಕುಂ (೪3. 1. ೨೫-೪೩; 1286), (ಗು. ೬. ಬಲಿಷ್ಠ 
ವಾದ ; ಶಕ್ತಿಶಾಲಿಯಾದ ; ಬಲವುಳ್ಳ ತುಕಾರ ದುಕಾರಂಗಳ 


೩-೨೩) . 


ಕಡೆಯಾಗಿ ಪಲವು ಗ:ಣವಚನಂಗಳೊಳವು 'ಅವಲಸೊಳ್‌ ತುಕಾರಾಂತಕ್ಕೆ 
ಎಕಲ್ಪದಿಂ ದ್ವಿತ್ವಮುಂಟು ದೊಡ್ಡಿತ್ತು; ಬಲ್ಲಿತ್ತು ___ 
ಎಂಬಂತೆ ನೋಡಿಕೊಳ್ಳುದು (ಶುದ. ೩೭ ಶ್ರಯೋ) ; ಒಳ್ಳಿತ್ತ 


ಕೆಯ್ಯೊರಾರ್ಪೊಲ್ಲದುಮದಣನ್ನೆ ಬಲ್ಲಿತ್ತು ಕಲಿಗೆ [ವ] ವಿಪರೀತಾ ಪುರಾಕೃತ 
ಮಿಲ್ಲಿ ಸನ್ನಿಕ್ಕುಮದು ಬನ್ನು (ಇ9. 2, ೬೦-೬ ; ಸು. ಇಡು ಕಠ). 
ಬಲ್ಲಿತಾಗಿ ಎ ಚೆನ್ನಾಗಿ; ಉತ್ತವಂವಾಗಿ ; ಶ್ರೇಷ್ಠವಾಗಿ : ವಿಪುಲ 
ಎದ್ಯಮಂ ಬಲ್ಲಿತಾಗಿಯೆ ಶಿಕ್ಷಿವಾತ ಬಂದುಕನೆನಲ್‌ (ಕಲ್ಮಮಂ. 9೩) . 
ಬಲ್ಲಿತ್ತಟಿ ಕೋಡು ಕೂರಿತು, ಬಲ್ಲಿತ್ತಲ ಕೋಡುಂ ಕೂರಿತು ಎ (ಎತ್ತ) 
ಬಲಿಷ್ಕವಾದಂದರ ಕೊಂಬು ಚೂಪಾಗಿರುವುದಂ,- -ಮೊನಚಾಗಿರಂ 
ವುದಂ; ® ಬಲಿಷ್ಠ ರಾದವರಂ ಹೇಗೆ ನಡೆದಂಕೊಂಡರೂ ಅದನ್ನು 
ಪ್ರಶ್ನಿಸಂವಂತಿಲ್ಲ "ಎಂಬ ಭಾವ : ಗುರು ದೇವೇ ದ್ರ ಮುನೀಂದ್ರ 
ನಿಂದ್ರನಮಿತಂ ದೇವಂ ಕಥಾನಾಯಕಂ ಪುರುದೇವಂ ಕಥೆಯುಂ ತದಾದಿ 
ಪುರುಷಪ್ರಸ್ತು ತ್ಕ ಜನ್ಮಾಳಿ ಬಂಧುರಮೆಂದಂದೆ ಮದೀಯ ವಾಗ್ವಿ ಭವವಿನ್ಮಾಸಂ 


ಬಲಂಚಿತ್ತುದಿನ್ನಿರು ಬಲ್ಲಿತ್ತಜ ಕೋಡು ಕೂರಿತದನಂತಿಂತುಂತೆನಲ್ಪ 
ರ್ಕುಮೇ (60. 0-೨೩) ; ತಟ್‌ಸಂದು ಚಕ್ರವತೀಗೆ ನೆಆಕಿದಾಂತಂ 
ವಾಸುದೇವನುಜದಿರು ಬಲ್ಲತ್ತಜ ಕೋಡು ಕೂರಿತಾರಿದಆ್‌ಯದರಾರಳ 


ವನಂತವೀರ್ಯನ ಶೌರ್ಯಂ ( ಕಿತ. ೫೩) ; ಉಲದಿವರನಾಂತು 
ತಜ್‌ಸಂದಿಟ್‌ವರುಮೀಲ್ಲಿವರು ಪೊಯ್ವ ವಸ್ತುವುಮದು ತಾಂ ಪೆಅರದಣ 
ಮಲ್ಲ ಬಲಿತ್ತಅ ಕೋಡುಂ ಕೂರಿತದಅನದನಾರ್‌ ಪಿಡಿವ೦ೌ ( ತೀಬತ್ರ. 
69-008 ). ಬಲ್ಲಿತ್ತು ಮಾಡು. ೧. ಬಲಪಡಿಸು; ಬಲಿಷ್ಠಗೊಳಿಸು; 
ಶಕ್ತಿಶಾಲಿಯಾಗಿ ಮಾಡಂ : ಬಡಕಪ್ಪಡಿ ತನ್ನಿಪ್ಪಾ ಗುಡಿಸೇ ಬಲ್ಲಿತ್ತು 


೬೨೯೯ 


ಕ 
೦ 


46 


ಬಲ್ಲಿತ್ಕು. ಬಲ್ಲಿತ್ತ್ರ, (ಅ). 


ಬಲ್ತಿತು, 


ಮಾಟ್ಬನೆಲ್ಲಂದದಿನೆಂದೊಡೆ. ದೇವನಗಲದಿಪ್ಪಾ 
ವಮಾಾಯದಂತು ರಕ್ಷಿಸವೇಡಾ (ಸಮುಶ- ೯-೬೨). ವಿ. ದೃಢಗೊಳಿಸಂ; 
ಸ್ಥಿ ರಪಡಿಸಿಕೆ ಇಳ್ಳು; ಗಟ್ಟಿ ಮಾಡಿಕೊಳ್ಳು: ಬಳಸಂಪನ್ನರನಾಸೆಗೆಯ್ಗೆ 
ಚತುರಂಗಾನೀಕಮಂ ಕೂಡಿ ಕೊಳ್ಳು ಳಮಂ ಗಂಡುಮನಪ್ಪುಕೆಯ್ಲೆ ಮನಮಂ 
ಬಲ್ಲಿತ್ತು ಮಾಟಕ್ಕಿ ಂದುವನಾನೆಳೆಯಂ ಕಾದಿದೊಡಲ್ಲದೀಯೆನಆಾದಿರ್ಕೆ (ಕಂಲಘ. 
೪-0). ಬಲ್ಲಿದ ಎ ೧. ಬಲಿಷ್ಕನಾದವನಂ; ಪರಾಕ್ರಮಿ : “ಬಲವಾನ್‌” 
ಅಂಸಳಃ __ಈ ೨ ಬಲ್ಲಿದಂ” (ಹರಾಯು. ೬೩-೨೨೬) ; ನಿಮ್ಮಂ ಕರಂ ನಚ್ಚಿ 
ಸಂಗರಮಂ ಬಲ್ಲಿದರೊಳ್‌ ಪೊಣರ್ಚಿದೆಂ (ಕಂಶಢಾ: ೦೦-೯); ಬಲ್ಲಿದರೊಡನೆ 
ಬವರವಾದರೆ ಗೆಲಲುಂಟು ಸೋಲಲುಂಟು (ಬಸವ. 0೩೦): ಹೆ*ಳಲಜ್‌ಯೆನು 
ನಿನ್ನವನ ಕಟ್ಟಾಳುತನವನು ದೇವ ದೈತ್ಯರ ಕಾಳೆಗದಲಿವನಂತೆ ಬಲ್ಲಿದರಿಲ್ಲ 
ಬಿಲ್ಲಿನಲಿ ( ಕುಠ್ಕಾಕ. ೦೩-೦೪೦). ವಿ. ಧನವುಳ್ಳವನು; ಶ್ರೀಮಂತ; 
ಧನಿಕ: ಸ್ವಾಮಿ ಭೃತ್ಯಸಂಬಂಧದ ದೆಸೆಯಂಂ ಬಡವರ್‌ ಬಲ್ಲಿದರೆಂಬ 
ದೇಶಭಾಷೆಯುಂ . . . ಅಪಮೃತ್ಯುವಿನ ಸತ್ವಭಾಧೆಯ ಗಂಧಾಗಂಧಮು 
ಮಿಲ್ಲ ( ೫ಂತಿಫು. ೬-೧೦೨ ವ): ಬಲ್ಲಿದನ ಹಗೆಹ ತೆಗೆವನ್ನಬರ ಬಡವನ 
ಹರಣ ಹೋದ ತೆಅನಂತಾಯಿತ್ತು (ಮುಹಾರೇ. ಬ. ೩೩-೬೦) ; ದೈವದೊಲ್ಮೆ 
ಯಿರಲಾ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೇ (ಸೋರೋಕ. ೩8) 
೩. ತಿಳಿದವನು: ಜ್ಞಾನಿ: ವರಾಂಗರಸನಾ ವೃಷಣೇಕ್ಷಣ ಶುಕ್ಲಸತ್ವ 


ಪಶುವಂ ಕೆಡೆಯಲ್ಕಣ 


ಮಾಭ್ಯಂತರಮಾವ ಲಕ್ಷಣಮುಮಿಂತಿವೆ ಬಲ್ಲಿದನೋದಿನಿಷ್ಟದೊಳ* 
(ಕೋಳೋಶ. ೦೦-೬೩); ಬಲ್ಲಿದರೆಂಬ ಅಟುಹಿರಿಯರೆಲ್ಲ ತಾಮಸಕ್ಕೊಳಗಾಗಿ 
ಮಾನಕೇತನನ ಬಲೆಗೆ ಸಿಲುಕಿ ಮಾಯೆಯ ಬಾಯ ತುತ್ತಾದರಲ್ಲಾ 


(9ರಕ9- ೦೬೩-೭೪೬); ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಬಲ್ಲಿದರು ಇದ್ದು 
ಬಲಎಲ್ಲ' ` (ತರ್ನೂ. ೨೪). ೪. ಶ್ರೇಷ್ಮನಾದವನಂ; ಉತ್ತಮನಾದ 
ವನಂ: ವಂಹಾತ್ಮ : *ಅಗ್ಗಳೆಯನೆನಲ್‌ ಬಲ್ಲಿದಂ” (ಕಾಕ. ೦೭); 
ಪೊಲ್ಲದುಗೆಯ್ದೆ ನೆಂದು ನಹುಷಾಜಗರಂ ಏರಿದಪ್ಪ ದೈನ್ಮದಿಂ ನಾತ ಓಗಸ್ತ 
ವುನಿಯೊಳ್‌ ದಯೆಯಂ ಪಡೆಯಲೈ ಬಂದ್‌ | ಎಲ್ಲರ 
ಚಿತ್ತದೊಳ್‌ ಪಿರಿದುಮೊಂದಭಿಶಂಕೆಯನುಂಟುಮಾಡುಗುಂ ed 
008) : ನೀನು ಜಗಕ್ಕೆ ಬಲ್ಲಿದನು ಆನು ನಿನಗೆ ಬಲ್ಲಿದನು ಕಂಡಯ್ಯಾ 
(ಸನ. ೯೦೩); ಅಲ್ಲಿಗಧಿಪತಿ ಭೀಮನೃಪ ಗುಣದಲ್ಲಿ ನಯದಲಿ ವೀರ್ಯ 
ಏತರಣದಲ್ಲಿ ಚಾತುರ್ಯದಲಿ ಸೌಭಾಗ್ಯದಲಿ ಧೈರ್ಯದಲಿ ಬಲ್ಲಿದನು ತಾನಾಗಿ 
(5೪5. 9-೨9). (ಗಂ), ೫. ಬಲಿಷ್ಠವಾದ; ಶಕ್ತಿಶಾಲಿಯಾದ : 
ಭಲ್ಲರ ರಭಸಕೆ ನಿಲ್ಲದೆ ಬಲ್ಲಿದ ಕಲಿಪಂದಿಯೆಂದು ಕಟ್ಟುಬಟ್ಟೆಯಿಂ ಮೆಲ್ಲನೆ 
ವೊಣಡುತ್ತಿರೆ (ಹಮ್ಮಾರೆ. ೪-೪9). ಓ. ಉತ್ತಮವಾದ; ಶ್ರೇಷ್ಠವಾದ; 
ಒಳ್ಳೆಯಂದಾದ : ಬಲ್ಲಿದಾಹಾರ ಭಯ ಶಾಸ್ತ್ರಿನ್ನಲ್ಲಿ ಭೇಷಜವೆಂಬವಿವು 
ಎಲ್ಲಕಾದಿಯ ದಾನಮಾರ್ಗ ( ಕಾಫು: 6೭-88 )- ಪಿ. ಉತ್ತವಂನಾದ ; 
ಶ್ರೇಷ್ಠನಾದ : ನಲಿದು ಮಂದೆ. ಬಂದತಿರಥನಪ್ಪ ನಂಬಿಯಣ್ಣನಂ 
ನಡುವೆ' ಕುಳ್ಳಿರಿಸಿ ನೀನರಸು ನಾವೆಲ್ಲಂ ಪರಿವಾರವೆಂದಲ್ಲಿಯ ಬಲ್ಲಿದ 
ಬೆವಹಾರಿಗಳ ಮಕ್ಕಳೆಲ್ಲಂ ನೆರೆದು... ಪುರದ ತಿರುವೀಥಿಯೊಳು 
ನಡೆತಪ್ಪಾಗಳು ( ಶಂ6. ೨-೧೬). ಬಲ್ಲಿದೆ - ತಿಳಿದವಳಂ; ಪಂಡಿತೆ; 


ಜ್ಞಾನಿ: ಘಟಿಕಾಶತ (ಒಂದು ಗಂಟೆಗೆ ನೂರು) ಶ್ಲೋಕಗಳನ್ನು 

ರಚಿಸುವಲ್ಲಿಯೂ ಅವರು ಬಲ್ಲಿದೆಯರಾಗಿದ್ದರು  (ಳಕಾಣ-* -ಂ) 
[|< ಬಲ್‌) 

೧. ಬಲವಾಗಿ; ಹೆಚ್ಚಾಗಿ; ಅತಿಶಯ 


ವಾಗಿ : ಒಲ್ಲೆವೆಂದರು ಬೇಡವೆಂದರವರು ನೀನು ಬಲ್ಲಿತು ಮಿಗೆ £ರ್‌_ವಾಗ 
ವಲ್ಲಭಗಿದಿರುತ್ತರವ ಕೊಡಲಾಗದೆಂದೆಲ್ಲರೆಅಗಿದರು ನೃಪತಿ (ಕಳತ- 6-೨೩) - 
ಬಲ್ಲಿತ್ತುು, : ೨. ಬಿಗಿಯಾಗಿ; ಭದ್ರವಾಗಿ : ಆ ಮಹಾತ್ಮರ 
ಎಚಿತ್ರ ವಸ್ಟಂಗಳಂ ತೆಗೆದುಕೊಂಡು ಕಂಬದೊಳೆ ಬದ್ಲಿತ್ತುಗಟ್ಟಿ 


ಬಲ್ಲಿತುದೋಲಿ ೬೩೦೦ ಬಲ್ಲೆಳೆ 


ಬಟ್‌ ಯಮನನಾ ಮಾಡವ ಪೆಸಿಗ್ಸೆ ಬ್‌ ಯಲಿಕ್ಕಿ 
[ಆ ಬಲ್ಲಿತ್ತು ] 


(ಸಂಕುಮಾ. ೧೦-೮೩ ವ). ಬಲ್ಲೆ (ಅ). ಬಳಿಕ; ಮತ್ತೆ: ಅನಂತರ : ಮತ್ತೆಂಬರ್ಥದೊಳುಸಿರ್ವರ* 


ಬಿತ್ತೆಗರಾ ಬಲ್ಲೆ ಬಟಳಗಳೆಂ (ಕಮರ- ೩೦೪). [2] 


ಬಲ್ಲಿತುದೋಜಿ (ಕ್ರಿ). ಶೌರ್ಯವನ್ನು ತೋರು : ಸಾವಂರ್ಥ್ಯವನ್ನು | |ಬಲ್ಲೆತ್ತು(ನಾ). ಬಲಿಷ್ಠವಾದ ಎತ್ತು; ಬಲವಾದ ವೃಷಭ: "ಮಹೋಕ್ಷಃ, 
ಪ್ರದರ್ಶಿಸು : ಎಲ್ಲರು ತಪಸಿಗೆಸ್ಬುದರು ನೀನೊಬ್ಬ ನಮ್ಮೆಲ್ಲರರ್ತಿಯ ಉಕ್ಷತರಃ ಈ ೨ ಬಲ್ಲೆತ್ತು” (ತಂತಿಯು. ೪೪-೧೦); ಎಲ್ಲರ ಸುಂಕ ಯೆತ್ತು 
ಸಲಿಸಣ್ಮೂ ಬಲ್ಲಿತುದೋಟಿದಿರಣ್ಮನಿಗೆಅಗೆಂ ದು ಗಲ್ಲವ ಪಿಡಿದಲುಗಿದಳು | 5 ತೊತ್ತು ಭಂಡಿ ಬಲ್ಲೆತ್ತು ಎನ್ನ ಸುಂಕ ಎಲ್ಲರ ಪರಿಯಲ್ಲ (ಸಂಂಕರಿಂ. ಕ. 
(ಭರೆಹ- 80-0೭). [ ಬಲ್ಲಿತು, -- ತೋಜಿ] ೬೪೯-೦೮೪೫) ; ಬಲವದುಕ್ಷೀಶ್ವರನ  ರೂಪಗ್ಗಳಿಪ ಬಲ್ಲೆತ್ತುಗಳನೇ 


ಬಲಿತ್ತು, 'ಬಲ್ಲಿತ್ಕು' ನೋ. 

೪ [ac 

ಬಲ್ಲಿತ್ತ್ಯು "ಬಲ್ಲಿತ್ಕು' ನೋ. 

ಬಲ್ಲಿದ 'ಬಲ್ಲಿತ್ಮು' ಪರಾ. 
೪ [ned 

ಬಲ್ಲಿದೆ "ಬಲ್ಲಿತ್ಗ' ಪರಾ. 

ಬಲ್ಲುಗ (ನಾ). ೧. ಒಬ್ಬಾತನ ಹೆಸರು : ಸಾಹಸಮೇನನೂನಮೋ ಬಸದಿ 
ಯೋಜರ್‌ ಹೆಲಯಾಮ್ಮೋಜರಾ ಮಗಂ ಬಲ್ಲುಗಂ ಮಾಡಿದ೦ (ಎಕ. ೪, 
ಶೇಲೂರು. ೦೨೩ -೪೪; 952): ಕಾಮಲೆನಾರಿ ಸಕಳಕಳಾಮಹಿತೆಗೆ ನೆಗಳ % ರಗಂ 
ಬಲ್ಲುಗನೆಂಬೀ ೫ ೫ ೫ ಧೈರ್ಯ್ಯರಖಳದಿಶಾಮಂಚಳದತ್ತ ಕೀಶಿನ್ರಗಳ 


10 


ನುತರಂದರ್‌ (ಎಕ. ೪1, ಶಿವಮೊ. ೩೩-೬೭; 1167). ವಿ. ಒಂದು ಸ್ಥಳದ 15 


ಹೆಸರು (?) : ಸಾನ್ತಳಿಗೆಯ ಬೀರ ಸಾನ್ನರನ ಮೇಲೆ ನಡೆವಯ್ತತ್ತು 
ನಾಡೊಳಗಣ ಬಲ್ಲುಗದೊಳ್ಳಿಟ್ಟಿಟ್ಟನ್ನು ಗೆದೆಯ ಪನ್ನೆರಡಟ ನಾಲಸ್ಸಾವುಣ್ಣ 
ಹೀಬಳ್ಳಿಯೆಅಕಿಹಯ್ಯನ ಜೇಷ್ಠ ಪುತ್ರ ನಂಗಮ್ಮನ ಮಗ ಜೋಗಯ್ಕ್ಮುಂಗೆ 
ದಯಗೆಯ್ದು ಕೊಟ್ಟ ಸ್ಥಿತಿ ಯಾವುದೆನ್ಹಡೆ (ಎಕ. ೪11» ಸೊರಣ. ೪೭೭-೦೬; 
991). [<ಬಲ್‌,] 

ಬಲ್ಲುಜ್ತೂಗ (ನಾ). “ಮಹೋದ್ಯೋಗ, ದೊಡ್ಡ ಕಾರ್ಯ”'(ಕ್ರಠಣ್ಲ). 
“ಬಲ್ಲುಜ್ಜುಗಿ' ಪರಾ. [ಬಲ (ಆ ಒಲ್ಲಿತು) 4 ಉಜ್ಜುಗ] 

ಬಲ್ಲುಜ್ಹಾಗಿ (ನಾ). ದೊಡ್ಡ ಕಾರ್ಯವನ್ನು ಮಾಡುವವನು : ದೊಡ್ಡ 
ಕೆಲಸವನ್ನು ಮಾಡುವವನು : ಕಡುಚಾಗಿ, ಕಡುಗೆಲಸಿ, ಪುಸಿಬುದಿ, 
ಬಲ್ಲುಜ್ಜುಗಿ (ಕಡ್ಡಾನು. ೩೨೪ ಪ್ರಯೋ). [ಬಲ್ಲುಜ್ಜುಗ-- ಇ] 

ಬಲ್ಲುಲಿ (ನಾ). ೧. ಬಲವಾದ ಧ್ವನಿ; ಜೋರಾದ ಶಬ್ದ : ಕೋಗಿಲೆಗಳ 
ಪೊಸಮಾಮರಂಗಳೊಳ್‌ ಬಲ್ಲುಲಿಯಿಂದೆ ಬಗ್ಗಿ ಸುತುಮಿಂತಿದೆ 
ಬಂದುದು ಸಂಗ್ಲಿ(ಕ್ಫ್ಮಳಾ- ೬೩); ಬಜಿಸಿಡಿಲ ಬಲ್ಲುಲಿಯವೊಲು ಬೊಬ್ಬಿ ಅದು 
ಬಿಡುಬಿಡು . . . ಆಯುಧ ವಿಲ್ಲದೆನ್ನೊಡನೊಲಿಗಿದನ ದ್ದೊಯ್ದುದಧಟೇ 


20 


25 


ಯೆಂದು ತಾಗಿದಳು (ಸಾಳ್ಮಳಾ. ೦೬-೩೩); ಭುಭೂಭೂ ಎಂದು ಪೂರಯಿಪ/ 80 


ಶಂಖದ ಧಟಂ ಧಟಂ ಧಟಮೆಂದು ಮೊಟಗುವ ಭೇರಿಯ ತುತ್ತುತ್ತೂರೆಂದು 
ಸೂಳಯಿಪ ಪೆರ್ಗಾಳೆಯ ಬಲ್ಲುಲಿಯೊಳ್‌ ಮಾಪೂಜೆ ಸಮಸಂದುದು 
(ಉಾವೂಕ್ಕ- ೬೬-೬). ೨. ಪ್ರಸಿದ್ಧವಾದ ಮಾತು : ಹೊಗಳಿಕೆಯ 
ಮಾತು : ಪಲವುಂ ನಾಲಗೆಯುಳ್ಳವಂ ಬಗೆವೊಡೆಂದುಂ ಬಣ್ಣಿಸಲ್ಯಾ ಜನಾ 


ನೆಲನಂ ಮತ್ತಿನ ಮಾನಿಸರ್‌: ಪೊಗಟಲೇನಂ ಬಲ್ಲರೆಂಬೊಂದು ಬಲ್ಲುಲಿಯಂ | 85 


ನೆಟ್ಟನೆ ತಾಳ್ಹು ಕನ್ನಡಮೆನಿಪ್ಪಾ ನಾಡು ಚೆಲ್ಮಾಯ್ತು (ಕಣ. ೦೪). 
[ಬಲ್‌ ( ಆ ಬಲ್ಲಿತ್ಕು)-ಉಲ್ಯೀ) 
ಬಲ್ಲೆ (ನಾ). ದಟ್ಟವಾದ ಮೆಳೆ,. -ಪೊದೆ : ಬಿಗಿದು ಪುಗಲ್ಯರಿದೆಲ್ಲಿಯು 
ಮೊಗೆದ ಮರಂ ಪೊದಣು ಬಳ್ಳಿ ಗಿಡುವೆಂಬಿವಜ್‌ಂ ಮಿಗಿಲೆನಿಪ 


ಬಲ್ಲೆ ನಗ | 


ಸಾನುಗಳೊಳದಂತಾವ ಮೆಯ್ಕೊಳಂ ಪುದಿದಿರರ೯೦ (ಕಾವ್ಮಾಪ- ೯೭); ಆ|(0 


ಮರಗಳನ್ನು ಸುತ್ತಿ, ತಾವೂ ಗಗನಕ್ಕೇರಿ, ಎಲೆಗಳನ್ನು ಬಿಡಿಸಲು ಯತ್ಲಿಸಂ 
ತ್ತಿರುವ ಬೀಳಲುಗಳಿಂದ, ಕಾಡು ಒಂದು ದೊಡ್ಡ ಬಲ್ಲೆಯಾಗಿ ಕಾಣು 
ವುದು (ಕಾಂಶ್ರ.- 1» 60); ಒಂದೆಡೆ ಎದುರಿಗೆ ಬಲೆಯಂತಹ ಸೀಗೆಯ 
ಬಲ್ಲಿ, ಇನ್ನೊಂದೆಡೆ ಕೊಡೆ ಆಕಾರದ ಬಳ್ಳಿಗಳು (ಶಾಳಿಗಿ- ೬a). 
(ದೇ. ತಮಿ. ವಲ್ಲ್ಲೈ; ತುಳು. ಬಲ್ಲೆ] 
ಬಲ್ಲೆ "ಬಲ್ಲೆಯು' ನೋ. 


ಬಲ್ಲೆಹ 
ಬಲ್ಲೆಹಕಾಳಿ (ನಾ)- 


ಹೆಗಲ್ಗೊಳಿಸಿ ಬಂಡಿಯೊಳಗ್ರದಲಿ ಕೇಳಿಕೆಗಳೊಡಗೂಡಿ (೦ಸಫು. 8೬-೬).- 
[ಬಲ್ಮ್‌( ಎ ಬಲ್ಲಿತು,) * ಎತ್ತು (ಎಟ್ಟು) 


ಬಲ್ಲೆಯ,, ಬಲ್ಲ. ಬಲ್ಲೆ; ಬಲ್ಲೆಹ. ಭಲ್ಲೆಯು. ಭಲ್ಲೆಹ(ನಾ). ಒಂದು 


ಬಗೆಯ ಆಯುಧ ; ಈಟಿ; ಭಲ್ಲೆ: ಮೂದಲಿಸಿ ಬಂದ ಮನ್ನೆಯ 
ರಾವುತರಂ ಬಲ್ಲೆಯ ಪಟ ಸದೊಳುಂಡಿಗೆಯೊ ತ್ತಿ ಬಿಟ್ಟು ನಿಚ್ಚಟದ ರಾವುತರು 
ಲಚ್ಚಣಂದೆಗೆದು ಮುಂಂಗುಡಿಯ ರಾವುತರಂ ಭಂಗಿಸಿ ತಿವಿದು (ಠುಳೆರ.ಹ ೨೨೭- 
09); ತೂಗುತ್ತಿಹ ತೋಮಂರಂ ಜಡಿವ ಕಕ್ಕಡೆ ಸಲ್ಲೆಹ ಬಲ್ಲೆಯಂ([ಶಾಕಾಂ. 
ಸಲ್ಲಿಪ ಬಲ್ಲೆಹಂ]ಗಳತ್ಕುತ್ಯಟಮಾಗೆ ಬಂದು ಸಮರಾಂಗಣದೊಳ್‌ ತಲೆ 
ಮಟ್ಪಿದಂದು ಮೂವತ್ತೆರಡಾಯುಧಂಬೆರಸು ವಾರಣವಾಹನ ವೀರ 
ಸಾಧನಂ (ಪುಣ್ಕಾಸ್ತ. ೨-೩೬); ಕರದ ಬಲ್ಲೆಯ [ಕಕುಂ. ಹ]ದಿಂದ ವಾಲಿಯ 
ವರಕುವತಾರನ ತಿವಿಯೆ ಹಲಕಿನ ಸರಿಸದಲ್ಲಿ ಮೊನೆಡೋಲಿ೨ತುಗುಳುವ ರಕುತೆ 
ಧಾರೆಯಲಿ (ತೂರರಾ- ೬-೩೦-೬೩೦). ಬಲ್ಯ : ಇವನಿನ್ನುಂ ನೆರೆದಪ್ಪನೆನ್ನಿದಿ 
ರೊಳಾತ್ಮಶ್ರೀೀಯನೆಂದಾರ್ಪಿನಿಂದವೆರಟ್ಟಲ್ಲದಿನಬ್ಬನಾಭನಿಸೆ (zn. 06-000). 
ಬಲ್ಲೆ :  ಹೊಡಿದ ತೇರು. ಕೂಡಿದ ಆನೆ ಕುದುರೆಯು ಗಾಢದ 
ರಾಯ ರಾವುತರು ನೀಡಿದ ಹರಿಗೆ ಕರದ ಬಿಲ್ಲು ಈಟಿಯ ಜೋಡಿಸಿ ತೊಟ್ಟ 
ಬಲ್ಲೆಗಳು (ಪಂಸಾಂ- ೦-೬೩). ಬಲ್ಲೆಹ : ಓಡ ಕುದುರೆಯ ಮೇಲೆ . . , 
ದೆಸೆವರಿವ ಅಶುರಾವುತ ಚೊಲ್ಲೆಹದ ಬಲ್ಲೆಹವ ಹಿಡಿದು ಮುಗುಳುನಗೆ 
ಯವಳಲ್ಲಿ ಏಜಕಿ ತಿವಿಯೆ ಚೊಲ್ಲೆಹದ ಬಲ್ಲೆಹ ಮುಜ್‌ದು . . , ಅವಳ 
ಕಿಸಲಯರಸಕ್ಕೊಳಗಾದ (ಳೋಂಕಂ- ೨೪-೦೦); ನಿಲ್ಲೆಲೆಗೆ ಸೈರಂಧ್ರಿ ಕಾಮನ 
ಬಲ್ಲೆಹದ ಬಲುಗಾಯ ತಾಗಿತು ಬಲ್ಲೆ ನೀನೌಷಧಿಯ ರಕ್ಷಿಸಿಕೊಂಬು 
ದೆನ್ನೊಡಲ (ಕುಠ್ಮಾಂ- ೨-೦೯), ಲಲನೆಯರುಪಚಾರದ ನುಡಿ ಕಿವಿಯೊಳು 
ಬಲಿದ ಬಲ್ಲೆಹವಾಯಿತಾಗ (ಕಂಠಂ. ೯-೦೬೩). ಭಲ್ಲೆಯ ; ವರ್ಗ 
ಚತುರ್ಥಾಕ್ಷರಂಗಳ್ಗೆ ಘಟಕಿಯಂ೦ . - , ಭಲ್ಲೆಯಂ, ಭಾವಂ (ಕನುದ- ೦೩ 
ಕ್ರಯೋ); ಅಲಗಿನೊರಸೊರಸಿಲ್ಲ ಕೈಮೈೈಗಳಲ್ಲಿ ಮುಳುಗಿದ ಬಾಣವಿಲ್ಲಗ್ಗಳಿಸಿ 
ನೊಸಲಲಿ ಮಂಜಿ*ದ ಭಲ್ಲೆಯವಿಲ್ಲ . , , ನೀ ಮುನ್ನಳುಕಿ ಕೈದುವ 
ಹಾಯ್ಕಿದೈ ಸರಿಯಲ್ಲ ನಿನಗೆಂದ (ಕುರ್ಮಾನೀ. ೩-೩8); ಬಲ್ಲವರ್‌ ಹರಿಗೆ 
ಪಟ್ಟೆಯ ಶೂಲ ಶಲ್ಲೆಹ ಭಲ್ಲಿಯ ಬಲವಂತೆಯರ ಎಲ್ಲರ ತಜುಬಿ ಹರ್ಮ್ಯವ 
ಹತ್ತಿ ಹೇಳ್ಹಳು ಫುಲ್ಲಶರಾತ್ಮಸಂಭವಗೆ (ಮೋಹಕ- ೩೩-೩0). ಭಲ್ಲೆಹ : 
ಅಂತರಾಂತರದ ಬಾಗಿಲ ಚಾವಡಿಯೊಳು ತಿಂತಿಣಿಸುವ ಪಟುಭಟರು ಕುಂತ 
ಕಠಾರಿ ಭಲ್ಲೆಹ ಖಡುಗವನಾಂತು ಸಂತಸದಲ ಕಾದಿಹರು (ಕಂನವಿ. ೨-೬೭) ; 
ಕಂಂತ ತೋಮರ ಖಡ್ಗ ಸುರಗಿ ಭಲ್ಲೆಹಗಳ ಕಾಂತಿ ಮುಸುಕೆ ಚೌದೆಸೆಯ 
ಹೊಂತಕಾಟಾಗಳಾಗ ರಾಯ ಮೋಹರದಲ್ಲಿ ಪಂತದೊಳೆಸೆದರುಬ್ಬಿನಲಿ 
(ಕಂನವಿ. ೦೫-೨೦). 

[ಆ ಸಂ. ಭಲ್ಲ./ ತಮಿ. ವಲಯ, ವಲ್ಲೈಯ್ಯ ; ತೆಲು. ತುಳ್ಳು ಬಲ್ಲೆ] 

`ಬಲ್ಗೆಯಂ' ನೋ. 
ಮಾತಿನ ಯುದ್ಧ ಹೂಡುವವನು ; ವಿತಂಡ 
ವಾದಿ : ಸೊಲ್ಲಿನ ಮಾತಿಗೆ ಬಲ್ಲೆನೆಂದು ಹೋರುವ ಬಲ್ಲೆಹಕಾಲ 
ರಿಗೆಲ್ಲಿಯದೋ ಮುಕ್ತಿ (ಮೋಳಿಮಾ. ೦೦೩ -೪೦೨)- 
[ಬಲ್ಲೆಹ («ಎ ಬಲ್ಲೆಯ) + - ಕುಜ] 


ಬಳ್ಣೆಳೆ (ನಾ). ಗಟ್ಟಿಯಾದ ಎಳೆ ; ಬಿಗಿಯಾದ ದಾರ : ಮಾತಿಸಹಿತಂ 


ಬಲ್ಲೇರಿ 


ಬೆಚ್ಚುನೀರೆಅಕಿದೋತು ಲಿಂಗವ ಧರಿಸಿ ಶಿಶುವಿಗೆ ಮಾತೆಯಿಂ ಬಳ್ಳಿಯನು 
ಪಿಡಿಯಿಸಿ ಸೂತಕೃತೆಯದನು ಬಲ್ಲೆಳೆಯೊಳೆಳೆಯದೊಲು ಬಂಧಿಸಿ... . 
ಚೂರ್ಣವ ಕಲಸಿ ಕುಡಿಸಿದಳು (ನರೇಶ. ೦೬-೦೪). 

[ಬಲ್ಮ್‌ (-ಓಬಲ್ಲಿತ್ತು) * ಎಳ್ಳೆ (ಎಟಕ್ಕಿ)] 


ಬಲ್ಲೇರಿ (ನಾ). ಕೆರೆಗೆ ಆಡ್ಡವಾಗಿ ಕಟ್ಟಿರಂವ ದೊಡ್ಡದಾದ ಏರಿ... « 
ಕಟ್ಟೆ : ನೂರ್ಮಡಿ ಅಯ್ಕಹರಸಂ ಒರ್ಮ್ಮಿಸೆಟ್ಟಿಗೆಗೊಟ್ಟ ಶಾಸನದ 


ಪೊಲದ ಸೀಮೆ . . . ಅನ್ರೆ ಬರೆ ಒಡಿಲ ಗೆಅಕಿಗೆ ಬನ್ಹಬಾಗೆ ಆ ಕೆಜ್‌ಯೊಳ 
ಗಣ ಬಲ್ಲೇರಿಯೆ ಆ ಕೆಅಕಿಯ ತೆಂಕಣ ಕೋಡಿಯೆ (ಎಳ. ೩1. ರಾವಣ` 
0೯-0೩ ; 1043), [ಬಲ್ಡ್‌ (ಬಲ್ಲಿತ್ತು) + ಏರಿ] 
ಬಲ್ಲೇಜಿ: (ನಾ). ಬಲವಾದ ಪೆಟ್ಟು; ಜೋರಾದ ಹೊಡೆತ: 
ಅಸಮಾಸ್ತ್ರಂ ತೆಗೆದೆಚ್ಚ ಕೂರ್ಗಣೆಯ ಬಲ್ಲೇಜೌಂಗೆ ಸಕ್ಷಾರನೇಕಸಮಾನಂ 
ಕಡುಕೆಯ್ದ ಕಾದಲರ ಮಾತು (ಕನಂಬ್ರ- 6-3): 
[ಬಲ್‌ (ಇಬಲ್ಲಿತ್ತು) * ಏಲ್‌) - 
ಬಲ್ವಂದಿ, (ನಾ). ಬಲಿಷ್ಠವಾದ ಹಂದಿ ; ಬಲಶಾಲಿಯಾದ ವರಾಹ : 
ಮುನಿಸಿಂ ಬೊಬ್ಬಿಅೌದುಬ್ಬಿಯಬ್ಬರಿಸಿ.. . ಬಲ್ವಂದಿ ಬಲ್ವಂದಿಕಾಅನ 
ವೋಲ್‌ ಪಂಡೊಡೆದೊಂದೆ ಪೋಯ್ತೂ ಮಲೆದಂತಿಂತಿಕ್ಕೆಲಕ್ಕೆಕ್ಯಲಂ 
(ಸೂಕ್ತಿ ಸು. ೩-೦೩೩). [ಬಲ್‌ (ಆಬಲ್ಲಿತ್ತು) ಪಂದಿ] 
ಬಲ್ವಂದ್ಕಿ. ಬಲ್ಬಂದಿ (ನಾ). ಬಲವಾದ ಸೆರೆ ; ಬಲಿಷ್ಠವಾದ ಬಂಧನ : 
“ಬಲ್ವಂದಿಗೊಳ್‌' ಪರಾ. ಬಲ್ಬಂದಿ : 'ಬಲ್ಬಂದಿಕಾಣಿ' ಪರಾ. 
[ಬಲ್ಲ (-ಬಲ್ಲಿತ್ಮು) *ಬಂದ್ಮಿ) 
ಬಲ್ವಂದಿಕಾಆಿ, ಬಲ್ಬಂದಿಕಾಲಿ (ನಾ). ಕೈತಪ್ಪಿ ಹೋಗದಂತೆ ಸೆರೆ ಹಿಡಿ 
ಯಖವವನು; ಪರಾಕ್ರಮಿ: ಮುನಿಸಿಂ ಬೊಬ್ಬಿಅೌದುಬ್ಬಿಯಬ್ಬರಿಸಿ... 
ಬಲ್ವಂದಿ ಬಲ್ಜಂದಿಕಾಅನ ಮೋಲ" ಪಿಂಡೊಡೆದೊಂದೆ ಪೋಯ್ತು, ಮಲೆದಂ 
ತಿಂತಿಕ್ಕೆಲಕ್ಕೆಕ್ಕಲಂ (ಸೂಕ್ತಿಸು. ೩-೦೩೩); ಬಂದಿಗೆ-ಬಂದಿಗ ಗೃಹಣ,ಬಲ್ಯಂದಿಕಾಅ 
(ಕನುರ- ೨೪ ಶ್ರಯೋ). ಬಲ್ಬಂದಿಕಾಅ: ೧. "ವಸುಮತಿಗೆ ಬಲ್ಬಂ 
[ಣಾಣಂ- ಲ್ವಂ]ದಿಕಾಅ ಬಂದಿಗ್ರಹಣ” (ಕಲ್ಮಿಕ್ಕೆ. ೪೪). 
[ಬಲ್ಮ್‌ (-ಇಬಲ್ಲಿತು;) * ಬಂದಿಕಾಅ ( ಎಬಂದಿಗಾಲಿ) ] 
ಬಲ್ವಂದಿಗೊಳ್‌ (ಕ್ರಿ). ಬಲವಾದ ಸೆರೆಯನಲ್ಲ ಹಿಡಿ ; ಬಲಿಷ್ಠನಾದ 
ವನನ್ನು ಬಂಧಿಸಂ ಯುದ್ಧಮಲಿನರಾಗಿರುವ - ಲಿಂಗರಾಜನ, 
ಕರುವಿಯನ್‌ ಚೋಳಿವೇಂಕಯ್ಕಂದಿರನ್ನು ಬಲ್ವಂದಿಗೊಂಡೆಳೆತರುವ 
ಸೈನಿಕರ, ಪ್ರವೇಶ (ಶುಂತ್ರಶ- ೨೧-೨೨). [ಬಲ್ವಂದ್ಕಿ--ಕೊಳ) 
ಬಲ್ವಗ್ಗೆ, ಬಲುವಗೆ (ನಾ). ೧. ಬಲಿಷ್ಠನಾದ ಹಗೆ ; ಬಲಶಾಲಿಯಾದ 
ಶತಂ) : ದಾಳಿಯಂ ಕಂಡರಂತೆ ಮಗುಟಕ್ದೋಡುತ್ತುಂ ಬಲ್ವಗೆಯಂ 
ಕಂಡಂತೆ ಮೊಗಂದಿರಿಪುತ್ತುಂ (ರರ್ಮಾಮ್ಮ- ೪-೬೭). ೨. ಅಧಿಕವಾದ 
ಅಸೂಯೆ ; ಬಲವಾದ ದ್ವೇಷ : ನಿಗಡಂ ಸೊಕ್ಕಾನೆಯೊಳ್‌ - . - 


ಕ್‌ 


0 


36 


ಕಂಟಕಂ ಹರ್ಷದೊಳ್‌ ಬಲ್ವ್ವಶಾಳಾಂ. ಲೃ)ಗೆ ಕಾವ್ಕಪ್ರಾಢರೊಳ್‌ 
ತಳ್ತಿಜ್‌ವುದೆಮೆಯೊಳುಂಟಲ್ಲಿ  ಬೇಲಾಲ್ಲ ನಾಡೊಳಿ” (6ತಂಪು- ೦-6೩). 
ಬಲುವಗೆ : ೧. ಹಗೆಗಳೇ ಕೌರವರು ತೆಗೆ ಬಲುವಗೆ ಕಣು 


ಕಾಮಾದಿರಿಪುಗಳು (ಕುವ್ಮಾಸೆ- 63-80). ೨. ಅದೇಕೆ ಬಲುವಗೆ ಬರಲು 
ಶಂಕಿಸೆ (ತಿಮ್ಮಾ: ೬-೪6). [ಬಲ್ಮ್‌ (ಇಬಲ್ಲಿತ್ತ್ಮು) *ಪಗ್ಮೆ) 
ಬಲ್ಕಗೆ,, ಬಲ್ಬಗೆ (ನಾ). ಅನೇಕ ರೀತಿ: ಬಹಳ ವಿಧ: ಇಂತು 
ಬಲ್ವಗೆಯಿಂ ಪೊಗಟ್ಟ ರಾಮನಂ ನೋಡುತಿ ಸೀತೆಯಿಂತೆಂದಳ* | 
(ಆರ್ಮೂತ- 3೪-೦೨). ಬಲ್ಬಗೆ : ಇಂತು ಕೆಯ್ದೋಡಿಸುತೆ ಬಲ್ಬಗೆಯಿಂ 
ಬೇಡಿಕೊಳ್ವ ಮುನಿಯ ಕಿಬ್ಬಗೆಗೆ ನಕ್ಕು, ದೇವ... ಮನ್ನಿಸಿ 
ಕಳುಪಿದಂ (9ರ್ಕುಕ. ೦೦-೦)- [ಬಲ (ಬಲ್ಲಿತ್ತು) ಬಗ್ಗೆ) 
ಬಲ್ವಜ (ನಾ). ಒಂದು ಬಗೆಯ ಹುಲ್ಲು : ಗಂಜಳದ ಹುಲ್ಲು :“ಉಲಪಃ, 


40 


46 


೬೩೦೧ 


ಬಲ್ವಲ 
ಬಲ್ವಜಃ ಈ ೨ ಗಂಜಳದ ಪುಲ್‌” (ಪರಾಯು. ೬೨-೩೬). [ಸಂ.7 
ಬಲ್ವಡಿ (ನಾ). ಬಲವಾದ ಕದ : ಭದ್ರವಾದ ಬಾಗಿಲು : ನಡೆನಡೆ 


ಕೇರ್ಗಳಂ ಕೆಡಪು ಬಲ್ವಡಿ [ಶಾ೫ಾಂ. ಡೆ]ಯಂ ಮುಟ್‌ಪೊಕ್ಕು ಗೇಹದೊಳ್ಳು 
ಡುಕು ಎನುತುರ್ಬಿ ಬೊಬ್ಬಿ ಉದು ಮುತ್ತಿದರಾ ಗೃಹಮಂ 
ದ್ವಿಜಾಧಮರ್‌ (ಕೃರ. ೩೪-6). [ಬಲ್ಮ್‌ ( ಓಬಲ್ಲಿತು) *ಪಡ್ಮಿ] 
ಬಲ್ವಡೆ (ನಾ). ಬಲವಾದ ಸೈನ್ಯ : ದೊಡ್ಡ ದಂಡಂ: ಕಳಕುಳಮಾಗೆ 
ಪಂಚಲನ ಬಲ್ವ[೫ಂ. ಲೃ)ಡೆ ಪಂಚಲನಶ್ಚಸಂಕುಲಂ ಕಳಕುಳಮಾಗೆ 
(ಅ8ಫು. ೦-೪೪) ; ಬಡಿಯಿಂ ಬಹ್ವಾಮಲಕದ ಫಳಮಂ ಬಡಿಗೊಳಲು 
ದಿರ್ವಂದದಿ ಬೀಳ್ತಹ ಬಲ್ವಡೆಯಂ ಕಾಣುತ್ತೂಂ (6ಯುಳಾ. ೬-೩೨) ; 
ನಾಲ್ವತ್ತು ಸಾಸಿರಂ ಕಡುಗಾಲ್ವೆತ್ತೊಳ್ವಾರುವಂಗಳಾಳ್ಮೂಲಕ್ಕಂ ಸಲ್ವಾನೆ 
ಸಾಸಿರಂ ಬರೆ ಬಲ್ವಡೆಯುಂ ತಂದನಮಮ ಕೆಂಗೆಯ ಹನುಮಂ 
(ಕಳ. ೨-೯೩4). 
ಬಲ್ಬಡೆ ಸುದ್ರಕನ್‌" - ಬಲವಾದ ಸೈನ್ಯವನ್ನು ಎದುರಿಸುವುದ 
ರಲ್ಲಿ ಶೂದ್ರಕನಂತಿರುವವನಂ ; ಬಹಳ ಪರಾಕ್ರಮಿ : ಒಂದಂ 
ಬಿರುದು : ಉರ್ಬ್ಬಿಯೊಳ್ಸಳಲದೊಳೊರ್ಬ್ಬನೆ ಗಣ್ಣ ಶ್ರೀಚನ್ನಮನೆನ 
ಮೊಳ್ಳಿಡೆಯನ್‌ ಗೊನ್ನಿಸುತರಿಂ ಪರಾಕ್ರಮನ್‌ ಬಲ್ವಡೆ ಸುದ್ರಕನ್‌ 
ಪ್ರಳಯಧನಿ ಮುತ್ತಿ ಆಣಿಯೆಂ ಅಟ್ಮುವಂಗಂ ಕುಡಲಪೊಂಗಂ ಒಬ್ಬ ೯ನೊ 
ಆಚಿರ್ಜ್ಯಂ (ಎಇ. ೫.೫1%. ೨೬-೭; ಸು. 685). 
[ಬಲ್‌ (ಬಲಿತು) * ಪಡೆ) 
ಬಲ್ವನಿ (ನಾ). ದೊಡ್ಡದಾದ ಹನಿ; ದಪ್ಪವಾದ ಬಿಂದು: ಸ್ವಾತಿ 
ಬಲ್ವನಿ ಬಿಂದು ಶುಕ್ತಿಗರ್ಭದಿ ಬಿದ್ದ ಮಾತ್ರದೊಳ್ತನ್ನ ಪೂರ್ವದ 
ಗುಣವನುಳಿದಮಳಜ್ಕೋತಿ ಮುತ್ತಾದಂತೆ (ತತತೋ. ೬-೪. 
(ಬಲ್‌ ( ಇಬಲ್ಲಿತ್ಮು ) + ಪನ್ಮಿ] 
ಬಲ್ವರವಿ (ನಾ). ದೊಡ್ಡದಾದ ಹರವಿ; ದಪ್ಪದಾದ ಗಡಿಗೆ “ಮಡಕೆ : 
ಕೆಲಕೊಜಗಿರ್ದ ಬಲ್ವರವಿಯಂ ಬಲಗೈ ಜಡಿದೊಬ್ಬ ತೂಗೆ. . . ಒಪ್ಪಿದರ್‌ 
ಕೆಲಬಲದೂರ್ಗೆ ಪೋಗಿಯಳೆ ಮಾಜ್‌ ಮಗುಟ್ಟರುತಿರ್ಪ ಗೋಪಿಯರ್‌ 
(ರೀರಾವ- ೩-೦೦೦). [ಬಲ್ಮ್‌ (-ಬಬಲ್ಲಿತ್ಕು)3- ಪರವಿ] 
ಬಲ್ವರಿಕೆ (ನಾ). ದೊಡ್ಡ ಧಾಳಿ : ಬಲ್ವರಿಕೆಯೊಳ೦ಿನ್ನಪರ ಪಡಲ್ಕಡೆ 
ತಳ್ತಿಜ್‌ದು ರಣದೊೊಳಾ ಎಕ್ರಮಮಂ ಸೊಲ್ಹಿನವತಾವರ್ಜಿಸಿದಂ 
ನಾಲ ಿತ್ತೆರಡಲಾಿಕೆಗಾಳಿಗಂ ಗಳೊಳೀತಂ (ಶಂಶಶಾ -0-38) | 
[ಬಲ್‌ (-ಬಲ್ಲಿತ್ಮು) -- ಪರಿಕ್ಕೆ] 
ಬಲ್ವಲ (ನಾ). ೧. ಬಲಿಷ್ಠವಾದ ಸೈನ್ಯ; ಗೆಲ್ಲಲು ಅಸುಧ್ಯವಾದ 
ಸೈಲ : ಪಸರಿ೪ ಪೊಕ್ಕು ಕೂಕಿಲ್‌ದು ಕಾದುವ ಬಲ್ಲಣಿಗಳ್‌ ಪಳಂಚಿ. . . 
ಚೋದಿಸುವ ರಥಕ್ಕೆ ಪೆಪ್ಪಳಿಸದೊರ್ವರಿನೊರ್ವರೆ ಮಿಕ್ಕು ಪಾರ್ದು 
ಸಾರ್ದಿಸೆ ತುಜುಗಾಜರಂದಿನಿಸು ಬಲ್ವಲನಾದುದದೊಂದು ಕಾಳೆಗಂ 
(ಕಂಶಠಕಾ; €-4); ಗೆಲಲೆನಗೆ ರಿಪುಬಲಂ ಬಲ್ವಲಮಾದೊಡೆ ಸಿಂಹನಾದಮಂ 
ಮಾಟಕ್ಕಿಂ ಬೆಂಬಲವಾಗಿ ಬರ್ಪದೆಂದೀ ಬಲದೇವಂಗಆ್‌ಪ ವಾಸುದೇವಂ 
ಪೋದಂ (ಕಂರಾಮೂ. ೪-೪೩). ೨. ಅತಿಶಯುವಾದಂದು; ಶ್ರೇಷ್ಠ 
ವಾದುದು : ಬಿಲ್ವಿಡಿದಿವನಂ ಧರೆಯೊಳ* ಗೆಲ್ಪನ್ನರ್‌ ಚಾಪಕುಶಲರಿಲ್ಲೆನೆ 
ಕಂಸಂ ಬಲ್ವಲ[ಶಾಕಾಂ- ಬಲುವಲ]ನಾದಭ್ಯಾಸದೆ ಸಲ್ವಿನಂ (ಕೇಪು. ೩-೩೬). 
೩. ಬಹಳ ರಭಸದಿಂದ ಕೂಡಿದುದು; ಅತಿ ವೇಗವನ್ನುಳ್ಳುದು; 
ಮಹಾಬಲಶಾಲಿಯಾದುದು: ಬಲ್ವಲನಲ್ಲದೀಯಲೆಯುತಿರ್ದುದು ತೆಂಕಣ 
ಗಾಳಿ ಕಾಮನೀ ಕೊಲ್ವನೆ ಚಂದ್ರನೀ ಕೊಲೆಯ ತಿಂಬನೆ ನಿನ್ನೂಡ ಗೂಡ 
ವೇಟ್ವಾ ನೀನೊಲ್ವೂದು ಮೊಗ್ಗೆ ಕಾಡುವುದು ಕಾವುದನಾಧೆಯನೆನ್ನೆಂ 
(ಊೀರಾವ. ೦೦-೩೩) - 
ಬಲ್ಲಲಾಗು » ಅಧಿಕವಾಗು : 


ಜಾಗದ ಬಲ್ಯಲಾದ ಪೊನಲಿಂ 


ಬಲ್ವಲಿಕೆ 
ಬಳೆದೊಪ್ಪುವ- ನಾಳಿಕೇರದಿಂ ಪೂಗವನಂಗಳಿಂದೆಲೆಯ ಬಳ್ಳಿಗಳಿಂ... 
ನಿರಂತರಂ ಸೊಗಯಿಸಿರ್ಪುವು ವೆರ್ಗೆಜ್‌ಗಳ್ಲಿರಂತರಂ (ಮಂಕು. ೨-೪3): 


ಪಾವುಗೆತ್ತು ಪತ್ತುವ ಮುುಂಗುಲಿಗಳಂತೆ ಬಾಲಮಂ ಬಿದಿರುತ್ತೆ ಮಣಿಕು 
ವರೆದಡರ್ವ ತುದಿಗೋಬುಗಳ ಕೊನೆಯೊಳ*್‌ ಕವಲ್ಲು ಪಾಲ್ವಆ್‌ಯೆ 
ಬಲ್ವಲಾದ 6ಅ3ಗೊಂಬುಗಳೊಳ೦ (6೬೧8: 5-೪೦ ರ). 
[ಬಲ್‌ (ಬಲ್ಲಿತು) * ಬಲ್ಯ) 

ಬಲ್ವಲಿಕೆ (ನಾ). ಬಹಳವಾದ ಸಾವಂರ್ಥ್ಯ; ಅತ್ಮಂತ ಪರಾಕ್ರಮ : 
ಬಲ್ವಲಿಕೆಯಿಂದಿದರ್ಚಿದ ಬಿಲ್ವಡೆ ತನ್ನೆಚ್ಚ ನಿಶಿತಶರಸಂಹತಿಯಿಂದೆಲ್ವಡ 
ಗಾಯ್ತು (ಕಾರ್ಮಾವ- ೬೪)- [ಬಲ್ಕ್‌ (ಬಲ್ಲಿತ್ಕು) + ಬಲಿಕೆ (“ಬಲೈ)) 

ಬಲ್ವಿಡಿ,, ಬಲುವಿಡಿ,, ಬಲ್ಬಿಡಿ, (ಕ್ರಿ). ಬಲವಾಗಿ ಹಿಡಿ; ದೃಢವಾಗಿ 
ತಿಳಿದಂಕೊಳ್ಳು : ಬಲ್ವಿಡಿದಾಳಿಯುಂ ಸಖಯರೆಂದುದುಗೇಳದೆ ಗೆಂಟು 
ಮಾಟ್ಟುದೂಂ (ಮುಂಪು. ೭೬-೬೬) ;: ಕರ್ಮೇಂಧನಂಗಳಂ ಸುಡಲುಂ ಜಿನ 
ಚರೆಣಮಂ ಬಲ್ವಿ ಡಿಯಲುಂ ಸನ್ಮಾರ್ಗಮಂ ಪೊರ್ದಲುಂ ಮನಂದಂದು 
(6ರರಕ್ಕು. ೭-೨೩೬) ಏಳೇಳಲಿಬ್ಬರ ಕೈವಿಡಿದಳು ಕುಳಿತೇಳದೆ ಕೈಗಳ 
ನೀಡೆ ಚಾಳಿಸಿ ಪೋಪೆವೆಂದತ್ತಿತ್ತಲೊಲೆದರು ಬಾಲೆ ಬಲ್ವಿಡಿದು ತೆಗೆದಳು 
(ಕ6ಕ. 10-69). ಬಲುವಿಡಿ, : ಕೋಟಲೆಗಳೀಯೆರಡರೊಳಗವ ಬೇಟವನೆ 
ಬಲುವಿಡಿದು ಹೂಡಿದ ಘೋಟಕದ ಹೊಂದೇರಿನಲಿ ಹೊಲವಂಟನರ 
ಮನೆಯ (ಕರಣ. ೩-೬-೨೨): ವಸುದೇವನಂದನನಂಘ್ರ ಯನು ದೃಢಭಾವದಲಿ 
ಬಲು[ಶಾಕಾಂ- ಲ]ವಿಡಿದು ದಾಂಟು ಭವಾಂಬುಧಿಯ (2ರಾಗ. ೪-೦೫-೨೪). 
ಬಲ್ಬಿಡ್ಕ, : ಈ ಕಮನೀಯಕಾವ್ಯಮಂ...ಒಲ್ಲುಸಿರ್ದೆಂ ಬುಧರ್ಕ 
ಲಾವಲ್ಲಭರೈದೆ ಕೇಳ್ಲು ಗುಣಮೊಂದನೆ ಬಲ್ವಿ ಡಿದಿರ್ಪುದಾವಗಂ (ಉದ್ಯಲಿ- 
೨-೦೪೪); ಪವನವೇಗವ ಕೀಬ್ಬಿಡಿಸಿ ದುವಾಳಿಪ ಜವಗಾತಿಯ ಬೆನ್ನೊಂರ್ದು 
ಕುವರ ಕಂಗೆಟ್ಟು ಬಿದ್ದಪೆನೆಂದು ತಕ್ಕೆ ಗೊಂಡವಳ ನುಣ್ಮೊಲೆಯ ಬಲ್ಜಿಡಿದ 
(ರೋಹಕ. ೩೦-೨೭). [ಒಲ (ದಬಲ್ಲಿತ್ಕು) * ಪಿಡಿ) 

ಬಲ್ವಿಡ್ಕಿ, ಬಲುವಿಡಿ, ಬಲ್ಬಿಡ್ಮಿ (ನಾ). ೧. ಬಲವಾದ ಹಿಡಿತ; ದೃಢ 
ವಾದ ಹಿಡಿತ : ಬಲ್ವಿಡಿವಿಡದು ಶರಣನ್ಪಿಗು ಜಿನೇಂದ್ರ ಪದಸರಸಿಜಮಂ 
(60ಪು. ೨-86); ಒಡಲುಂ ಪ್ರಾಣಮುಮೆಂಬಿವು ಕಿಡಲುದುವು ಜಸ 
ಮದೊಂದೆ ಕಿಡದದನಾಂ ಬಲ್ವಿಡಿವಿಡಿದು ನೆಗಟ್‌ಂ (ಶಂಕರಾ. ೦೨-೦೮೦): 
ಬಲುವಿಡ್ಮಿ : ೧. ಬಲುವಿಡಿಯ ಬಿಲು ವಾಮದಲಿ ಬೆರಳೊಳಗೆ ಸವಡಿಸಿ 
ಸನಡಿಸಿ ತೆಗೆವ 'ತಿರುವಿನ ಹಿಳುಕು ನಿಮಿರಿದ ತೋಳ ತೋಟ್‌ಕೆ ಬಲದ 
ಭಾಗದಲಿ (ಕುವ್ಮಾಳ ೨೭-೫೬)- ಬಲ್ಬಿಡ್ಕಿ : ೧. ಬಲ್ಬಿಡಿಪಿಡಿದಿರ್ದುದಂಗ 
ಜನ ಕಯ್ವಿಡಿಯಂ ಪಿಡಿಯಂ ಮತಂಗಜಂ (ಭಕ್ಕರಿ. 8-60). ೨. ಬಲಿಷ್ಠ 
ವಾದ ಮುಷ್ಟಿ; ಬಿಗಿಮುಂಖ್ಟಿ : ಕಡೆಯೊಳ್‌ ಪ್ರತಾಪಾಗ್ರ್ಯ್ಯಂ ದಮನನ 
ಬಲ್ಜಿಡಿ ಗುರ್ದಿಂಗೆ ನಿದ್ದೆವೋದಂ (ಉರಕ್ಕ- ೪೨೨೯). 

(ಬಲ್‌, (ಬಲಿತು) 1 ಪಡಿ) 

ಬಲ್ವಿಣೆಲ್‌, (ನಾ). ಹೇರಳವಾಗಿದ್ದು ತೆಕ್ಕೆಗೊಂಡ ಕೇಶರಾಶಿ: 
ಗುಡಜಲಮನಕ್ಕೆ ಮೇಣ್‌ ಮಾರುಡಫಲದೊಳ' ತಿರುಳನಕ್ಕೆ ತಲೆವೂಸಲೊಡಂ 
ಜಡೆಗೊಂಡ ತಲೆಯ ಬಲ್ಮಿಣಿಲೊಡೆದು ಮೃದುಸ್ನಿಗೃಸರಳತರಮಾಗಿರ್ಕುಂ 
(Gat. 9-84) - [ಬಲಿ (“ಬಲ್ಲಿತು,) + ಪಣಿಲ್ಸ್‌) 

ಬಲ್ಜಿಣಿಲ", (ನಾ). (ಕೆಲವು ಪ್ರಾಣಿಗಳ ಬೆನ್ನಿನ ಮೇಲಿರುವ) ದೊಡ್ಡ 
ದಾದ ಡುಬ್ಬ.-_ಎತ್ತರವಾದ ಭಾಗ : ಮಾನವಲೋಕಾಧೀಶ್ವರನಾ 
ಹೇರಾನೆಯ ಬಲ್ವಿಣಿಲೇಆ” ಸಾನುರಾಗದಿ ಬಂದನಾ ಪುಂಡರೀಕಿಣಿಗಾ 
ನರಪತಿಬಲಸಹಿತ (ಕ್ರೀಶಾಂ- ೧೩-೨೪). [ಬಲ್‌, (ಎಬಲ್ಲಿತ್ತು) * ಪಿಣಿಲ್ಮ್‌) 

ಬಲ್ಜಿವೇಕ (ನಾ). ಉತ್ತಮವಾದ ತಿಳಿವಳಿಕೆ... ಯಂಕ್ತಾಯಂಕ್ತ 
ಪರಿಜ್ಞಾನ : ಗೆಲ್ವವೆಂಬುದು ಬಲ್ಲೆವಂಕಸನ್ನದ್ಧದಿ ನಿಲ್ಮುದುತ್ತಮವೆಂದೆ 
ವೊಡೆಯ ಬಲ್ಜಿವೇಕಕೆ ಗುರು ನೀನೇನ ಕಂಡುದ ಚೆಲ್ಮೆಂದು ಪೊಗಳುತೆ 


೬೩೦೨ 


ಬಲ್ದ್ಹೊಯಿಲ್‌ 


ಯಿದ್ದರು (ರಕ. ೩೦-೩೦). [ಬಲ್ಮ್‌ (ಬಲ್ಲಿತ್ಕು) + ವಿವೇಂ) 

ಬಲ್ವಿಸಿಲ್‌. ಬಲುಬಿಸಿಲು. ಬಲ್ಬಿಸಿಲ್‌. ಬಲ್ಬಿಸಿಲು (ನಾ). ಬಹಳವಾದ 
ಬಿಸಿಲು: ಅತಿಯಾದ ಸೂರ್ಯನ ತಾಪ: ಬಂದ ಬಸಂತ ಬನಕೆ 
ಬಲ್ವಿಸಿಲೊಳ್‌ (8ಡುಳಾ. ೧೧-೩೪). ಬಲುಬಿಸಿಲು: ಬಲುಬಿಸಿಲು ಬಾಯ್ಸಾಂತ 
ಚಂದ್ರಿಕೆವೆಳಗೆನಲುೂ  ಘನರೋಷವ್ನಿಯ ಬೆಳಗು ಬೀತುದು ಚಕಿತ 
ಚಂದ್ರವುನಾದ ದೂರ್ವಾಸ (ಕುರ್ಯಾಈ, ೧೬-೨೪) ; ಗಾಳಿ ಘರ್ಮಾಂಬು 
ವೊತ್ತುದು ಭೂಮಿ ಬಿಕ್ಕನೆ ಸೀಳಿತು ಕೂರ್ಮನ ಬೆನ್ನು ಹೋಳಿಗೆವಡದುದು 
ಬಲುಬಿಸಿಲೊಂದು. ಚಡಾಳಿಕೆ ಜಗವ ಭಂಗಿಸಿತು (ಮೋಹಕ. ೦೯-೪೩): 
ಬಲ್ಬಿಸಿಲ್‌ : ಇದು ಮಟ್‌ಯುದು ಚಳಿ ಬಲ್ಬಿಸಿಲಿದು ಕಟ್ಟಲೆಯೆಂದು 
ನೋಡದೊೋಹಿಲನಗರಂ ಮುದದಿಂ ತಂದಾ ಸೌರಾಷ್ಟ್ರದ ಸೋಮೇಶಂಗೆ 
ನಿಚ್ಚಮರ್ಪಿಸುತಿರ್ದಂ (ಉದ್ಕಓ. ೦೦-೯೩). ಬಲ್ಬಿಸಿಲು : ಕ್ಷೋಣಿಯೊಳೀ 
ಬಲ್ಬಿಸಿಲಿಂದೆ ಕಡುಗಾದ ಬಾಣಲಿಯೆಣ್ಣೆಯೊಳಬುದಿ ಹೂಣಸಿ ಕುದಿಗೊಂಡು 
ಮರಳ್ಲುದು ವನಚರಶ್ರೇಣಿ ಬೆಂಡೆದ್ದು ತೇಲಿದುವು (ರೋಡಕ- ೦೯-೪೩). 

[ಬಲ್ಮ್‌ (ಎ ಬಳ್ಳಿತು) 1 ಬಿಸಿಲ] 

ಬಲ್ವಿಸುಪು (ನಾ). ಬಹಳವಾದ ಶಾಖ ; ಅತಿಯಾದ ತಾಪ, -ಉಷ್ಕ : 
ಒಡಲಾಂತ ತನುವೀತನ ನೆವದಿಂದೆಂದು ಕಡುಗಳಲ್ಹಾಕುಶಮೆಂಬ ಮೃಡ 
ನುರಿಗಣ್ಣ ತೆಟಿದವೊಲು ನಡುನೇಸಆಡಸಿದಂದು ಬಲ್ವಿ[ಕಾತಾಂ. ಲ್ಪಿ]ಸುಪ 
(8 ಶಾಲ. ೪-೩೪). [ಬಲ (ದ ಬಲ್ಲಿತ್ತು) ಬಿಸುಪು (-ಬಿಸುರ್ಪು)] 

ಬಲ್ವೆೇಣ (ನಾ). ದೊಡ್ಡದಾದ ಹೆಣ ; ಭಾರಿ ಶವ : ಪೆಣದಿನಿಗಳ ತಂಡಂ 
ಬಲ್ವೆಣಗಳನಅಸುತ.ತ್ತಮಲ್ಲಿ ಬರೆವರೆ (ಗರಾಯು. 9-08) ; ಬಲೈಣನುರ್ಚಿ 
ಕೋಡೊಳಿರೆ ನೆತ್ತರುರೋಮುಣಿಯಿಂ ನೆಲಕ್ಕೆ ಬಾನಲ್ವರಿವನ್ನೆಗಂ ಪ್ರಹತ 
ದಿಂದಿಟ್‌ದೆತ್ತಿದೊಡೆ (ಕಾವ್ಮಾರ- ೩6) ; ಆನೆಯೊಂದನ್‌ ತಟ್‌, ಭೀಮ 
ಸೇನಂಗೆತ್ತು . . . ಎಲ್ಲಿ ತೋಜಕಿಂದದರ ಕಾಲ್ಮುಟ್‌ದು, ಬಲೈಣನನೊದೆ 
ದೊದೆದು, ಬಿಸುಟನ್‌ (ಅಕ್ಕಕ್ಕಾ- ೪-೩೩)- 

[ಬಲ್‌ (< ಬಲ್ಲಿತ್ತುು) + ಪೆಣ] 

ಬಲ್ಜೆಣಸು (ನಾ). ಅಧಿಕವಾದ ಪ್ರಯತ್ನ: ತಾಂ ಮೊಗಂಗುಡೆ ಪದವೆತ್ತು 
ಚುಂಬಿಸಿ ಭಯಂಗೆಯೆ ಬಲ್ವೆ[ಕಾಣಂ- ಲೈ]ಣಸಂ ಪೊದಟಕ್ವಿ ನಾಣ್ಗಿಡೆ 
ನೆರೆದೂಢೆಯ ಪ್ರಥಮಸಂಗಮದೊಳ್‌ ಕುವರಂ ಮರುಳ್ವಿದಂ (ಕೈದ್ರಪು- 
೬೨4೨) [ಬಲ್‌ (< ಬಲ್ಲಿತು,) + ಪೆಣಸ್ಮು) 

ಬಲ್ವೇಆ' (ನಾ). ಪೂರ್ಣಚಂದ್ರ : ಬರುತಿದೆ ಬಲ್ವೆಜ್‌ ಬಂಡುಣಿ 
ವಸುಳೆಯ ತಿರುವಿಲ್ಲಾಅನ ಪಳವಿಗೆಯೆಳಮಿಾನೆರಡಂ ಕೊಂಡೆಲೆ ಸಖಿಯೆನ 
ಗುಳ್ಳವವ ಹೊಡೆನೂಂಕೆನಂತ ತರುಣಿವಿಕಲವಚನಮನಾಡಿದಳ್‌ ವಿರಹದ 
ವೇದನೆಯೊಳ್‌ (೩ಯಳಾ- ೪-೩9). [ಬಲ್‌ (ಎ ಬಲ್ಲಿತು) *- ಪೆಜ] 

ಬಲ್ವೇಟ (ನಾ). ಅತಿಯಾದ ಶೃಂಗಾರ ; ಬಹಳವಾದ ಪ್ರಣಯ: 
ಒಡನುಟ್ಟ ಪಟ್ಟೆಯ ಚಲ್ಲಣ ಮೋಹನವಡೆದ ಪದಕ ಪೈಠಣಿಯ ಕಡು 
ಸೊಬಗಿನ ಬಲ್ವೇಟದ ಸುಕುಮಾರ ನಡೆದನು ಸಖರ ಮೇಳದಲಿ 
(ಕಂನವಿ. ೦೦-೨೦). [ಬಲಾ (< ಬಿತ್ತು) * ಬೇಟ್ಕ (ಬೇಂಟ)] 

ಬಲ್ವೊನಲ್‌, ಬಲುವೊನಲು (ನಾ). ಹೆಚ್ಚಾದ ಹೊನಲು; ಅತಿ 
ಶಯವಾದ ಪ್ರವಾಹ : ಪರಮಂ ಪೊಕ್ಕು ಪುರಂಧ್ರಿನಿಕಾಯದ ತರಳ 
ಕಟಾಕ್ಷರುಚಿಯ ಬಲ್ವೊನಲೊಳಗುರುಮುದದಿಂ ತೇಂಕಾಡಿ ನಡೆದು 
ರಾಜಾಗಾರಮನೆಯ್ದ್ತಿ (9ಯಕಾ- ಲ). ಬಲುವೊನಲು : ಪುಣದ 
ಬಲುವೊನಲೊ ಕೆಗೆ ತಲೆಗಳು ಕುಣಿದವರ್ಜುನನಂಬಿನುಲುಬೆಗೆ ಹೆಣನ 
ದಾವಣಿ ಹಾಸಿದವು ಸೂಸಿದವು ದೊಂಡೆಗಳು (ಕುಣ್ಯಾರ್ರೋ- ೦೦-೩). 

[ಬಲ್ಕ್‌ (ಎಬಲ್ಲಿತು) 3- ಪೊನಲ್‌] 


| ಬಲ್ವೊಯಿಲ್‌ (ನಾ). ಬಲವಾದ ಹೊಡೆತ ; ಜೋರಾದ ಏಟಂ: 


ಬಲ್ಲರಿಗಳ ಸಂಟ್ರಮಕ್ಕಂ ಬಿಜುವಳೆಯ ಬಲ್ವೊಯಿಲ್ಲಂ ಪೆರ್ಮಳೆಯ 


ಬಲ್ಲರೆ ೬೩೦೩ 


ಧಾರೆಗಂ . - - ಬೆಚ್ಚದೆ ಬಿದಣದೆ ಬಲಂಗೆಡದೆ . 
ಕೆಳಗೆ ವಿಪುಳತಪದಿಂದವರ್ಣೆಯೊಪ್ಪುತ್ತುವಿರೆಯಿರೆ (ಗಿಂಳ. ೯೨೩೮ ರ): 
[ಬಲ್‌ (ದ ಬಲಿತು) 4 ಪೊಯಿಲ'] 

ಬಲ್ಲರೆ. ಬಲುಚೆರ. ಬಲ್ಮರ (ನಾ). ಗಟ್ಟಿಯಾದ ಸ್ವರ; ಜೋರಾದ 
ಧ್ವನಿ: ಕಡೆಯಬೇಡಿನ್ನೆನ್ನನೆಂದು ಬೊಮ್ಮಗೆ ಮೋಲಿಯಿಡುವ ಬಲ್ಲರೆ 
ಮಮೊಬಂತೆ ಕಡು ಸೊಗಯಿಪ ಘುಳುಘುಳುರವದಿಂದಾ ಕಡಲು ಕಣ್ಣೆಸೆ 
ದಿರುತಿಹುದು (ಕುಣಸಾಂ. ೨): ಬಲುಚರ : ಆಗಸದ ಬಲುಚರಂ 
ಮೃತ್ತಿರವ ಪತ್ತಿಸೆನಲಂತುಗೆಯ್ಯಲು ಬಂದುದಸುವು (ಉಳಕ- ೩-೨3೦): 
ಬಲ್ಕರ : ಬಲ್ಜರದಿನವಳ ಸದ್ಗುಣಗಳಂ ಕೊಂಡಾಡಿ . . , ಶೋಕಂ 
ದಳೆದರಾ ಸಖಿಯರು (ಗಾಶಕ. ೭-೦೦೭)- [ಬಲ್‌ («ಆ ಬಲ್ಲಿತ್ಕು) *- ಸರ್ಯ) 

ಬಲ್ಲರಿ, ಬಲುಸರಿ (ನಾ). ಭಾರಿಯಾದ ಮಳಿ; ಅತಿಯಾದ ವೃಷ್ಟಿ 
ಅತ್ತ  ಕಟ್‌ವಂಬಿನ ಬಲ್ಲರಿಯಿಂದಮಾ ದಿಶಾವಳಿ ಮುಸುಳ್ಲಿಂತು 
ನೀಳ್ದಪುದು (ಶುಶಳಾ- ೧೦-೦೦): ಅವಮರ್ದಿನ ಬಲ್ಲರಿ ಸುರಿದಪುದೆನಲವ 
ನೀಶ್ವರಂಗಿರುಳ* ತನ್ನ ಕಂಡ ಕನಸಂ ಪೇಬ್ಮಿಳ್‌ (ಶಾಮಾ. ೩-೪೦); 
ತುಂಬಿಕೆಯೊಳಿಂಬುಗೊಂಡ ತುಂಬುನೀರಂ ಫೂತ್ಯರಿಸಿದಪವೆಂಬಂತಿರೆ 
ಎಡೆವಿಡದೆ ಬಲ್ಲರಿ ಸುರಿಯೆ ಮಟಕಿಗಾಲಂ ಚೆಲ್ಮಾಯ್ತು (ಥಾರೂಕ್ಕ- ೩-೦೨). 
ಬಲುಸರಿ : ಮಿಗೆ ಹೊಳೆಹೊಳೆವ ವೂಹಿಪರ ಮಕುಟರತ್ನದ ಬಳ್ಳಿ 
ಮಿಂಚುಗಳ ಬಲುಸರಿಯ ನಾರಾಚಜಾಳದ ಮಳೆಯ ನೆತ್ತರ ಹೊನಲುಗಳ 
ರೌಕುಳದ ಮಳೆಗಾಲದಲಿ ಹೆಚ್ಚಿತು ಭಟರ ಶೌರ್ಯಶಿಖಿ (ಕುನ್ಮಾರ್ರೋ- 
೦8-೨೪). [ಬಲ್ಕ್‌ (ಇ ಬಲ್ಲಿತ್ಕು) * ಸರಿ 

ಬಲ್ಸಾಸಿ (ನಾ). ಮಹಾ ಸಾಹಸಿ: ಅತ್ಯಂತ ಶೌರ್ಯಶಾಲಿ;: ಇವರ್ಗೆ 
ಬಾಲಮೊಂದಿರ್ಕುಂ ಪೆರ್ವಡೆವೆರಸು ಬಂದಿರ್ಪರ್‌ ಬಲ್ಲಾಸಿಗಳ್‌ ಕಣಾ 
(ಅದ್ಭುತ. ೪೨-೨4) - [ಬಲ್‌ («ಎ ಬಲ್ಲಿತ್ತು) * ಸಾಸ] 

ಬಲ್ಲಿಡಿಲ್‌ (ನಾ). ಬಲವಾದ ಸಿಡಿಲು : ಬಲ್ಲಿಡಿಲೆಂತಂತಿರೆ ಗರ್ಜಿಸು 
ತ್ತಡರ್ದದ ತತ್ಕುಂಭಮಂ ಸೀಳನ್ಹಿ (ಶಂಕಂ- ೩-೬೦). 

[ಬಲ್ಕ್‌ (ಆ ಬಲ್ಲಿತ್ಮು) * ಸಿಡಿಲ್‌,] 

ಬಲ್ಲಿರ (ನಾ). ದೊಡ್ಡದಾದ ತಲೆ : ತುರಗಗಳನು ಬೀಳಲಿಆ್‌ದು 
ರಾವುತರ ಬಲ್ಲಿರಗಳ ಮೆಟ್ಟಿ ಮೂಗರಿದ ದ ರಗಲಿಗಳ ಕಂಡು ಭಾವು 
ಶಾಬಾಸೆಂದು ತುರುಕರು ಕೊಂಡಾಡಿದರು (ಕಂನವಿ- ೦೮-೦೦೩) 

[ಬಲ್‌ (ಎ ಬಲ್ಲಿತ್ಕು) + ಸಿರ್ಕ)' 

ಬಲ್ಲುಕ (ನಾಂ). ಬಹಳವಾದ ಸುಖ ; ಅತಿಶಯವಾದ ನೆಮ್ಮದಿ : ಸಕಲ 
ವಜೀರರು ಸಹಿತ ಚಕಿತ ಪರಾಕ್ರಮಿ ರಣಧೂಳಿಖಾನ ಬಲ್ಗುಕದೊಳಗಿರ್ದನು 
(106ರ. ೦೬-೩೩). [ಬಲ್ಮ್‌(ಎಬಲ್ಲಿತ್ತು) 4 ಸುಕ್ಕ (ಸೊಗ) 

ಬಲ್ಲೂಟಿಕ, ಬಲುಸೂಟ್‌ (ನಾ). ಬಹಳವಾದ ಸೂರೆ ; ಅಧಿಕವಾದ 
ಕೊಳ್ಳಿ. - ಲೂಟಿ ; “ದಟದೂಟಂ (ದಲವುಟಿಂ) - ಬಲ್ಲೂಅಕಿ” (ಕಮರ, 
0. ೦) ; ನೆರೆದ ಮಹಾನರನಾಯಕಸಭೆಯೊಳಗರೆಬರ ಬುದ್ಧಿಯನೆಳಕುಳಿ 
ಯಾಡುತ್ತರೆಬರಹಂಕಾರಮನೋವದೆ ಬಲ್ಳೂಲ*ಗೊಳುತ (*ಯುಕಾ-8-೩೦) . 
ಬಲುಸೂಜಕ : ಮೇರೆಯಿಲ್ಲದ ತೈಲ ಘೃತ ಬಳಿಕೂರ ಹರದರ ಹಾರುವರ 
ಬೇಹಾರಿಗಳ ಬಲುಸೂಜ್‌ಯಾದಂದಂ ಕೇರಿಕೇರಿಯಲಿ (ಕೆೊರಂ. 1-6-೯). 

[ಬಲ್ಕ್‌ (ಎಬಲ್ಲಿತ್ತು) 4+ ಸೂಜಿ] 

ಬಲ್ಲೆರೆ (ನಾ). ದೊಡ್ಡದಾದ ನರ, - ರಕ್ತನಾಳ: ಬತ್ತಿದ ಬಡ 
ಪೊಅವಾಅ .ಬಲ್ಲೆರೆ ಸುತ್ತಿ ಹತ್ತಿದ ಹಿಳೆ ೈಗಾಲುಗಳ ಕೊತ್ತಿಗಣ್ಣಳ ಕೋತಿ 
ಮಂಸುಡಿನ . - , ನಳ್ಳಿ ಮೂಗಿನ ಭೂತವೆ ನಡೆತಪ್ಪಂತೆ ಮನೆಗೆ ಬರಲು 
(ನೇಮಿಸಂ. ೩-೦೦೪) - [ಬಲ್ಕ್‌ (-ಬಲ್ಲಿತ್ಕು) + ಸೆರ್ಮೆ) 

ಬಲ್ಲೆ, ಬಲುಸೆಲ್‌ (ನಾ). ಬಲವಾದ ಸೆರೆ ; ಬಿಗಿಯಾದ ಬಂಧನ : 


: | 46 
ಆಂ ಮೆಯ್ಮಅಕಿದಿರ್ದೆನಪ್ಪೊಡಿವನುಂ 'ತಮ್ಮಯ್ಕನಂ ಪೋಲ್ತು ಬಲ್ಸೆಜಿಕಿಯಿಂ 


py ಬಾ ಳೆ 
ಮಹಾವಟವೃಕ್ಷದ 


15 


20 


5 |[ಬಲ್ಗೆಅಕಿಗೆಯ್‌ (ಕ್ರಿ). ೧. ಬಲವಾಗಿ ಬಂಧಿಸು. - 


ಬಲ್ಲೆಆಕಿವಡಿ (ಕ್ರಿ). 


ಬವ, (ನಾ). ಹುಟ್ಟು ; 


ಬವಣಿಗೆ 


ಪಿಂಗಿದುದೊಂದು ಗಂಧಗಜದಂತಂದಾಗಳೇಗೆಯ್ವೆನೋ  (ಸುಕುರೂ: 
00-93). ಬಲುಸೆಲ್‌ ; ಕಡುಹುವಗ್ಗದ ಕಂಲಕೇಯರ ಗಡಣವಡಗಿತು 
ಸುರರ ಬಲುಸೆಆ್‌ ಬಿಡಿಸಿದೆವು ಬಳಿಕಾಯ್ತೂ ಕಡುಸುಮ್ಮಾನ ಸುರಕುಲಕೆ 
[ಬಲ್ಕ್‌ (ಎಬಲ್ಲಿತು,) * ಸೆಟ್ಸ್‌! 
ಸೆರೆಹಿಡಿ. ೨. 
(ಆಲಂ) ಬಲವಾಗಿ ಸೆಳೆ ; ಆಕರ್ಷಿಸು : ನಗೆಗಣ್‌ ಸೂಸೆ ವಿಳಾಸಮಂ 
ಸ ಸ್ಮರಮಂತ್ರದೇ ವತೆಯವೋಲ್‌ ಬಾಹಾಲತಾಂದೋಳನಂ ಬಗೆಯಂ 
ಬಲ್ಗೆಅಕಿಗೆಯ್ಕೆ ಬಾಲೆ ಮೆಆ್‌ದಳ್‌: ಲೀಲಾಪದನ್ಮಾಸಮಂ (ಶಂರಾಮಾ.೩-93); 
ನಗವಾಯಿಂ . . . ಘಣ್ಟೆಯಿಂ ಬಗೆಯಂ ಬಲ್ಲೆಆ್‌ಗೆಯ್ಯ ಪುತ್ತಳಿಗಳಿಂ 
ರಂಗಸ ಳೀಸ್ತಬ್ಧಮಾವಗಮೊಪ್ಪು ಶ್ತಿರೆ ರಂಜಿಕು ಹರಿಹಗಶ್ರೀ ದೇವತಾ 
ಮನ್ನಿ ಕದ Ge ೫1, ರಾನಣ. ೨೫-೭೭ ; 1224 ). [ಬಲ್ಲೆ -- ಕೆಯ್‌,] 
(ಆಲಂ; ಆಕರ್ಷಿಸು : ಎಳನೀರಿಂ ನಾಳಿಕೇರಂ 
ಬಳಯಿಸೆ ಕದಳೀಷಂಡಮಂ ತುಂಬಿಯಂ ಪೂಗೊಳದಿಂ ಪೂಗದ್ರುಮಂ 
ಬಲ್ಲೆಅಕಿವಿಡಿಯೆ . . . ಸೊಗಯಿಕುಂ ತತ್ಪುರೋದ್ಯ್ಮಾನಷಂಡಂ (ಮಶು೧ಘು. 
೨-೩೪) ; ಕಾಲ್ಲಮನಿಸೆ ಪೊಸ ಬಂಡಿನ ಮೆಲ್ಲರಿಯಂ ಸುರಿಯುಂತಿರ್ಪ 
ಸಂಪಗೆವೂಗಳ್‌ ಬಲ್ಲೆಆ್‌ವಿಡಿವಂತಿರ್ದುವು ಮೆಲ್ಲರದಿಂ ಪಾಡುತಿರ್ಪ 
ಪೆಣ್ಣುಂಬಿಗಳಂ (ಕಬ್ಮಿಕಾ. 40): [ಬಲ್ಸೆ ಅಕಿ + ಪಡಿ] 
ಜನ್ಮ : "ಬವಿಕಂ? ಪರಾ. (ಸಂ. ಭವ] 
ಬವ, (ನಾ). [ಜ್ಯೋತಿ] ಪ್ರಸಿದ್ಧವಾದ ಏಳು ಬಗೆಯ ಚರಕರಣಗಳಲ್ಲಿ 
ಮೊದಲನೆಯದು ; p “ಚರ ಮತ್ತು ಸ್ಥಿರ ಎಂದು ಕರಣ ಎರಡು 
ವಿಧ. ಬವ ಬಾಲವ ಕೌಲವ ತೈತುಲೆ ಗರಜೆ ವಣಿಜೆ ಭದ್ರೆ ಈ ಏಳು 
ಚರಕರಣಗಳಂ. ಶಂಕ್ಷಪಕ್ಷದ ಪ್ರಥಮಾತಿಥಿಯ ಉತ್ತರಾರ್ಧದಿಂದ 
ಕೃಷ್ಣಪಕ್ಷದ ಚತುರ್ದಶಿತಿಥಿಯ ಪೂರ್ವಾರ್ಧ ಪೂರ್ತಿ ಈ ಚರಕರಣ 
ಗಳು ಕ್ರಮವಾಗಿ ಒಂದು ತಿಂಗಳಿನಲ್ಲಿ ಎಂಟು ಸಲ ಬರಂತ್ತವೆ” 
(ಶಾತಕಿ- ಶಂ: ೦. ೩೬೯ 6೪): ಬವ ಬಾಲವ ಕೌಲವ ತೈತುಲ ಗರಜ ವಣಿಜೆ 
ಭದ್ರಗಳಿಂಬವೇಳು ಚರಕರಣ೦ಗಳು೦ (ಏನೀಕ. ೨೬೨). [ಸಂ.] 


(ಕುರ್ಮಾಳಿ. ೦೨-೩೩). 


ಬವಕರಣ (ನಾ). ಇ ಬವ್ಯ: ಭ್ವ£ಬ]್ಸ ವಕರಣಕ್ಕೆ ತಿರಂ ೨೬ಗಳಿಗೆ ಮೇಲೆ 


ಜ್ಯ (ಛಾಸ್ಕರ, ೭೦-೪)- 
ಬವಕೆ "ಬಯಕ್ಕೆ' ನೋ. 
ಬವಣಿ "ಬವಣೆ' ನೋ. 
ಬವಣಿಗ (ನಾ). (ಸಂಸಾರದ) ಬವಣೆಗೆ ಒಳಗಾದವನು ; ಕಷ್ಟಕ್ಕೆ 

ಸಿಲುಕಿದವನು ; ತೊಂದರೆಗೆ ಗುರಿಯಾದವನು : ಮಾನಸರೆಂತಂತು 
ಬಸಿಅಕೊಳ್‌ ಪುಟ್ಟಿಯುುಂ. ಬವಣಿಗರೆಂತಂತು ಕಾಡಂ ತೊಲಲ್ಲುಂ 
ಬಾಟ್ವ ರಾಮಂ ದೇವನೆ ! [ಬವಣೆ +—n] 
ಬವಣಿಗೆ, ಬವಳಿಕೆ (ನಾ). ೧. ಸಂತ್ರಾಟ; ಸಂಚಾರ : ಇಂತಪ್ಪ 

ನೆಗಟಕ್ತಿಯ ಪೊಗಲಕ್ತಿಯೆಂಮಂ ಪ್ರತ್ಯಕ್ಷಂ ಮಾಡುವೆನೆಂದೊಂದು ದಿವಸಂ 

» ವಂದಿವತಾಗಧರ್ಕಳ್‌ ವೊಗಲ್‌ ಪೊಬಲ ಜೇಂಕಾರದ ವಾದ್ಯಂಗಳ್‌ 
ನೆಗಬ ಬವಣಿಗೆಗೆ ಪೊಅಮಟ್ಟು (ಇಂಹರಿ. ೦-೩೯ ಕ); ಬ[ಕಾ೫೦ ಭ] 
ವಣಿಗೆಯ ಬಂದಡವಿಯಲಿ ಪಾಂಡವರು ನವೆದರು (ಕುರ್ಕಾವಿ. ೭೦-೪೦). ಪಿ. 
ಸುತ್ತುವುದು ; ಪ್ರದಕ್ಷಿಣೆ: ಬವಣಿಗೆ ಜಿನೇಂದ್ರಪೂಜೋತ್ಸವದೊಳ 
ಮೊಡ್ಡೋಲಗಂ ಜಿನಾಸ್ಥಾನದೆೊಲಾ ದಿವಿಜೇಂದ್ರಂಗಾದುದು ಗೀತಿ ವಾದ 
ನೃತ್ಯಪ್ರಸಂಗವಂಜತನ  ಕೆಲದೊಳ್‌ (ಕ್ರ: 8-4): ೩ ಕಷ್ಟ ; 
ತೊಂದರೆ ; ಪರಿಶ್ರಮ : ಬವಣಿಗೆಯ ಕಳೆಯಲಾಅದೆಯಾಯಾಸಂ 
ಬಟ್ಟವಂ ದೈವಮೆಂತಪ್ಪನು (ಶಾಸೋಶು. ೯-೦೦೨); ಈಸು ಪರಿಯಲಿ ಪಟ್ಟ 
ಬವಣಿಗೆಯನು ನೀ ಮರದು ಮೈಸಿರಿಗೆ ಬೆರತೆಯಲ್ಲೋ ಆತ್ಮ (ಕತ್ಕಶ. 
೨೪-೬೩). ೪. ತೊಳಲಾಟ ; ಹೊಯ್ದಾಟ ; ಅವನಿಪತಿ ದುಗುಡದಲಿ 


[ಸಂ. 


(ರಾನಸಿಕ್ಕ. ೦೦೦೭೦೨). 


ಬವಣಿಗೊಳ್‌ 


ಮೋಜಕ್‌ಯಲವುಚಿದನು ಕರತಳವ ಚಿತ್ತದ ಬವಣಿಗೆಯ ಭಾರಣೆಯ ಕಡು 
ಶೋಕದಲ್ಲಿ ಮೈಮಲ್‌ದ (ಕುತ್ಕಾರ್ರೋ- ೦-೪). ಬವಳಿಕೆ: ೫. ತಲೆ 
ತಿರುಗುವಿಕೆ; ತಲೆಸುತ್ತು; ಬವಳಿ ಬರುವುದು: ಆ ಜನರ 
ಹೆಸರಿಲ್ಲದ ಮುಖ . . . ಶಾಂತರೀತಿಯಿಂದ ಕೆಲಸ ತೆಗೆದುಕೊಳ್ಳುತ್ತಿರುವ 
ಆ ಹಳ ್ಸಿಯ ಗೌಡನ ಧೈರ್ಯಪೂರ್ವಕವಾದ ಓಡಾಟ, ಇಷ್ಟು ನೋಡಿದ 
ಕಣ್ಣುಗಳು ಬವಳಿಕೆಯ ಬೇನೆಗೀಡಾಗಬೇಕು ! (ಮರುನ- 0೪) ; ಕಾರಗತ್ತ 
ಲೆಯೊ ಬವಳಿಕೆಯೋ ಮನ ತುಂಬಿ ತೋರದಲೆ ಹೋಯ್ತು ಕಣ್ಮುಂದೆ 
(ಳನ್ಮರಾ. ೨೬೭). [ವ ಸಂ. ಭ್ರಮಣಿಕಾ] 

ಬವಣಿಗೊಳ್‌ "ಬವಣೆಗೊಳಂ ನೋ. 

ಬವಣಿಗೊಳಿಸು (ಕ್ರಿ). ಸಂತ್ತಿಸಂ ; ತಿರುಗಿಸು ; ಬಟ್‌ವಿಡದು ತಣುಬಿ 
ದೊಡಮವಳ ಕೈಗೆ ಸಿಲ್ಕದಂಗಳದೊಳ್‌ ಬಳಬಳಸಿ ಬವಣಿಗೊಳಿಸಿ 
ಬಳಲಿಸುವ ಬಲ್ಬಂ . , , ನಿರವಿಸಿ ರಾಯಂ (8ಕವ. ೪-೯೯). 

[ಬವಣಿಗೊಳ್‌ (ವ ಬವಣೆಗೊಳು) 4 - ಇಸ್ಕು) 

ಬವಣಿಗೊಳು "ಬವಣೆಗೊಳಂ' ನೋ. 

ಬವಣಿಗೊಳ್ಳು " ಬವಣೆಗೊಳು ' ನೋ. 

ಬವಣಿಬಡು " ಬವಣೆಬಡು ' ನೋ. 

ಬವಣಿಯೇಜು (ಕ್ರಿ). ತಲೆಸಂತ್ತು ಉಂಟಾಗು ; ತಲೆತಿರುಗು ; ಕಣ್ಣು 
ಕತ್ತಲಿಡು : ಖಂಡಪರಶುಗಳವಎಲ್ಲದ ತಾಂಡವದಿಂ ಬವಣಿಯೊ.ಆ್‌ಯೊಡನ 
ದನಟಪಲ್‌ ಪಿಂಡುವ ನಿಂಬೆಯ ಪಣ್‌" ವಿಧುಮಂಡಲಮೆಳಜೊನ್ನಮೆಅಕಿವ 
ನೀರ್ವೊನಲೆನಿಕುಂ (3ಳನಿ. ೬-೨೩). 

[ ಬವಣಿ (ಎ ಬವಣೆ) ೬ ಏಣ್ಮು (೭ ಏರ) 
ಬವಣೆ. ಬವಣಿ, ಬವಳಿ (ನಾ). ೧. ಸುತ್ತಾಟ ; ಸಂಚಾರ ; ಅಲೆತ ; 


ಗವಿಯೊಳೆಳೆಯೆಲರುಂಬ ಭುಜಗಸಂದೋಹಕಂದವಿರಳದ ನಿಶ್ವಾಸ 
ಮರುತನ ಬಲಾಹಾರ ಬವಣೆಯಿಂದಮಜೀರ್ಣಮಾಗಿ ವಮನಂಗೆಯ್ಯೆ 
(ನಂಕಾರಾ. 3-0-೧೨) ; ಪ್ರಚಂಡಮಾರುತನ ಬವಣೆಗೆ ಸವಿಾಸಪದ 


ಊರಿನ ಮನೆ ಹೆಂಚುಗಳು ಗಾಳಿಗೆದ್ದು ಹಾರಾಡಿದವು  (ಸಿಂಲು- ೬೬). 


ಪಿ. ಕೋಟಲೆ ; ಕಷ್ಟ; ತೊಂದರೆ: ಸ್ವಸ್ತಿ ಶ್ರೀಮನ್ಮಹಾ 
ಪ್ರಚಂಡದಂಡನಾಯಕ ಬಾಹತ್ತರನಿಯೋಗಾಧಿಪತಿ ಪರಮವಿಶ್ವಾಸಿ 
ಬಿಲವೊಳಡಣ್ನಾಯಕರ ಬವಣೆಯಲು ಕೊಮಾರನ ಬೀಡಿನ ಕೊಟ್ಟಿಗೆಯ 
ಮುರೆಯನಾಯಕನ ಮಗ ದೇಪಮಯನಾಯಕನು ಬಯನಾಡ 


ಬವರದಲು ಕಾದಿ ಹಲರಂ ಕೊಂದು ಸುರಲೋಕಕ್ಕೆ ಸಂದ (ಮೈ 0. 
೨೪೩6, ೪೦-೬; 3228); ಒರ್ವ ಪಾರ್ವಂ. . -ಭಿಕ್ಷಾನ್ನಕ್ಕೆ ಪಡಿಯಾಗಿ 
ಕೈಯೊಃಗರಮಂ ತಂನೆ ತಂದೀವಂ ಇಂತಾಗೆ ಬಡಪಾರ್ವನ ಕೌಶಿಕನ 
ಬವಣೆ ನಿಲ್ತುದು (6ರ್ಕುತ. ೦೬-೨೨): ಅವಳು ಸೀತೆ ಅನುಭವಿಸಿದ ಬವಣೆ 
ಗಳನ್ನು ತನ್ನವೆಂದು ಭಾವಿಸಿ ಕಣ್ಣೀರು ಸುರಿಸಿದಳು (ಜಾಶುತ್ತ. ೬೩). 
ಬವಣಿ`: ೧. “ ಬವಣಿ(೪)-ಭ್ರಮಣಿ - ಸುತ್ತಾಟ ; ತಲೆಪಿರುಕ” 
(ತರ್ಕಳೋ. ೨೪); ನಳಿನಭವ ನಳಿನಾಕ್ಷರಿರ್ವರುಂ ಕೈಗಳಂ ಸಲೆ ತೋಟಾ 


ತೋಲುತೆ ಕುಲಾಲಚಕ್ರದ ಬವಣಿಯೊಲುಮೊಂದುಯಾಮಮಾತ್ರಂ 
ತಿರುಗಿದರೆ. ದಿಶಾಮಂಡಲ ತಿರುಗುಶಿರಲು (ಜಂತೆ: ೦೬-೩೬); ಬೇಸಣಿದೆ 
ಬಾಂದಳದೊಳಾವಗಂ ನಡೆವ ಬ[ಶಾಕಾಂ- ' ಭ)ವಣಿ ಸಾಕೆಂದು ನಿದ್ರೆ 


'ಗೈದನೊ ಸೋಮನೆನೆ . , . ಮಲಗಿಹ ಚಂದ್ರಹಾಸನಂ ಕಂಡು ವಿಸ್ಥಿತೆ 
ಯಾದಳು (ಕೈಬಳಾ: ೩೦-೨೦) ; ಆಂಬರದ ಬವಣಿ ಪ್ರತಿದಿನ ಬಿಡದು , , 

ಎಂದು ರವಿ ವೇಗದಿಂ ಸಂಭ್ರಮದೊಳ್ಳೆದಿ ಪಶ್ಚಿಮಗಿರಿಯ ಸಾರುವನ 
ದೆಂಬಂತೆ ತವಕದಿಂ ಮೆಲ್ಲಮೆಲ್ಲನೆ ನಭವನಿಳಿದನಾ ಗಿರಿಯು ತಟಕೆ (ನೆಂಕಾರಾ. 
೫-೩-೦೬). ೨. ಏನು ಮತ್ಸ್ಯಕುಮಾರ ಬ[ಪೀಕಾಂ- ಭ]ವಣಿಯಿಂದೇನು 
ನಿನಗೆ (ಕುಠ್ಕಾವ. ೬-೬೩); ಕಂಡುದಿಲ್ಲವೆ ನಿನ್ನ ಗಂಡನಾಟವ ನಮ್ಮ ಭಂಡು 


೬೩೦೪ 


ಬವಣೆಗೊಳು 


ಮಾಡುವ ಬವಣಿಯನು (ಕೆರತ. ೯. ೬೫) : ಸಾಕಿದಆ ಬವಣಿಯೇತಕೆ ನಮಗೆ 
ಕಾದುವೆಯೊ ಶುರಗಮಂ ಬಿಟ್ಟಪೆಯೊ ಪೇಳೆಂದನು (ಕೈರಿಾ. ೨೩-೩೨); ಈ 
ಎಂಟು ವರ್ಷ ಗಂಗವ್ವ ಸೋಸಿದ ಬವಣಿ ಅವಳಿಗೇ ಗೊತ್ತು (ಗಂವಡಿದು- 0). 
೩. ತಲೆ ಸಂತ್ತುವಿಕೆ; ಕಣ್ಣೂ ಕತ್ತಲಿಡುವಿಕೆ ; ತಲೆ ತಿರುಗುವಿಕೆ : 
ಬವಣಿ ತಲೆಬೇನೆಗಳ೯ ಸ್ವೇದವೃದ್ಧಿ ಮುುಖರೋಗಮಕ್ಷಿರೋಗಂ ಕಫವಾತ 
ವಿಕಾರಂ ಪಿಂಗುಗುವಾದವೆ ನಸ್ಮಂಗೆಯ್ಯೆ ಶುಂಠಿಯಂ ಬೆಲ್ಲಮುಮಂ 
(ರೋಕೋಶ. ೯-೦೫); ಅವನಿಪನ . . . ತಲೆಯ ಪಿತ್ತದ ಬವಣಿ [ಶಾಕಾಂ. 
ಭವಳಿ, ಬವಳಿ] ಬಲಿದುದು (ತೊರರಾ. ೨-೩-೧೨). ಬವಳಿ: ೩. ಮನಂ 
ಮಿಗುವತಿಸಾರಂ ಬವಳಿಯುಮೊಗೆದಿರ್ಕುಂ ವಂತಪಿತ್ತಜನಿತಜ್ವರದೊಇ* 
(ಕಲ್ಕಾಕಾ- 111. ೦೦); ಬೇನೆಯಿಂದ ಕ್ಷೀಣಕಾಯನಾಗಿದ್ದ ಅವನಿಗೆ ಆ 


ದುಃಖಾವೇಗವು ಸಹನವಾಗದೆ, ಸ್ವಲ್ಪ ವೇಳೆ ಬವಳಿಯೂ' ಬಂತು 
(ಸ್ಕೊಲಮಿ. ೦೩೩), 
ಬವಣಿ ಬರು, ಬವಳಿ ಬರು- ೧. ತಿರುಗು; ಸುತ್ತೂ; ಅಲೆ: 


ಭವವೆಂಬ ಬಲುಬಿಂಜದೊಳು ಬಹಂಬನದಿಂ ಬವಣಿ ಬಪ್ಪ ಬೇಸಜನು 
ತವಿಸುವೆನೆಂದು (ಪ್ರಭೆಂಜ. ೧-೦೭); ಇರುಳು ಹೆಗಲುಮೆನ್ನದೆಯಲ್ಲಿಕಾಟರು 
ವೆರಸಿ ಬವಣಿ ಬರುತಿರಲು ಪುರವನಿತೆಯರೆಲ್ಲ ಕೈಗೆಲಸವ ಬಿಟ್ಟು ಪರಿದು 
ಬಂದವನ ನೋಡುವರು (ನೀಎಸಂ. 5-೬೦). ೨. ಕಣ್ಣು ಕತ್ತಲಿಡು ; 
ಮೂರ್ಛೆಯುಂಟಾಗಂ : ಧೃತರಾಷ್ಟ್ರನು . . . ಎರಡು ಮಾತನಾಡಿದ್ದ 
ರಿಂದಲೇ ಆಯಾಸವಾಗಿ ಬವಳಿ ಬಂದಿತು (ನಕರಾ. ೩೯) ; ನಾಲ್ಕು ಹೆಜ್ಜೆ 
ನಡೆದು ಹೋಗುವುದರೊಳಗೆ ಬವಳಿ ಬಂದಂತಾಗಿ ಕುಳಿತುಬಿಟ್ಟನಂತೆ 
(6ರೋಲೀ. 60). [5ಸಂ. ಭ್ರಮಣ, ಭ್ರಮಣೀ) 
ಬವಣೆಗೊಳು, ಬವಣಿಗೊಳ್‌, ಬವಣಿಗೊಳು,, ಬವಣಿಗೊಳು.. 
ಬವಣೆಗೊಳ್ಳು. ಬವಳಿಗೊಳ್ಳು (ಕ್ರಿ). ೧. ಕಷ್ಟಪಡು; ತೊಂದರೆ 
ಗೊಳಗಾಗು : ಅವಳು ಆ ಕಟ್ಟುಗ್ರಶಿಕ್ಷೆಯಲಿ ಬವಣೆಗೊಳುತಿಹಳಯ್ಕೊ 
ಗೋಳಿಟ್ಟು! (ನಡೆರಾ- 1, ೪೩೪); ನಿಂತಿಹೆನು ನಾ ನಿನ್ನ ಬಾಗಿಲೆಡೆ ನಮ್ರನಾಗಿ 
ನುಡಿ ತುಯಂ೦್ಹ ಬವಣೆಗೊಳೆ ಭಾವಗಳ ಭಃರದಿಂ ತಲೆಯ ಬಾಗಿ (ಮರರೇ. 
೪00). ಬವಣಿಗೊಳ್‌ : ೧. ಧರ್ಮರಾಯಾ ಏನು ಕಾರಣಮಾಗಿ ನೀನೀ 
ರೀತಿಯಲ್ಲಿ ವೇದಮನೋದಿ ವೇದಾರ್ಥಮಂ ತಿಳಿಯದಿರ್ಪ ಜಡಮತಿಯಾದ 
ಪಾರ್ವನಂತೆ ಬಜ್‌ದೆ ಬವಣಿಗೊಂಡು ಪಂಬಲಿಸ:ತಿರ್ಪೆ (ಕಾರಶಾಂ - ೦೦-೪೪); 
ಗಾಂಪನಿಗೆ ಬಡತನದೊಳು ಬವಣಿಗೊಂಬವನಿಗೆ ಕೊಡಲಾಗದು 
ಕುವರಿಯನು (ಹಂ. 8-06). ೩. ಸಿಂತ್ತ್ರಾತಿರುಗು ; ಚಲಿಸು: 
ಕಡುಗಿ ಖಾತಿಯೊಳೀತನೊಂದು ಸರಳೆಂ ಪೂಡಿ ಬಿಡಲೂರ್ಮಿಳುವಲ್ಲಭನ 
ತೇರೆರಡು ಗಳಿಗೆ ಬಿಡದೆ ತಿರುಗಿತು ಬವಣಿಗೊಂಡು ರಥವಾಜಿಗಳ್ಳೊಡೆ 
ಗೆಡೆದುವು (ಕೈಮಿಧಾ- ೨೦-೩೩); ನೇಸರ್ವೆಅಕಿಗಳರಾ ನೀಮಾಸು ದಿನಂ 
ಬವಣಿಗೊಂಡಿರಿಂ ಪದುಳಮಿರಿಂ (6ಶ್ರತಿ. 90-0೩). ಬವಣಿಗೊಳು ; 
೨. ತವಕವಾಡುವ ತತ್ತರಿಪ ತಲ್ಲಣಿಸುವ ಬವಣಿಗೊಳುವ ಬಂಬಲಿಡುವ 
ಕವಿವ ಕಾತರಿಪ ಕರಗುವ ಕಾಲೂಜುವ ಸವಿನೋಟಗಳ ಸಮನಿಪುದು (862. 
೬-೦೩೭ ಸಾಂಗತ್ಯ). ಬವಣಿಗೊಳ್ಳು-: ೨. ರುದ್ರಂಗೇಳ್ದಂದುಪದ್ರವ 
ಪರಿಹರಿಸೆ ಕಾಮೋ ದ್ರೇಕದಿಂ ಹಾಸ್ಯವೆತ್ತು ತದ್ರತಿಯಂ ಬವಣಿಗೊಳ್ಳುತ್ತಿರೆ 
ಕಾಯಿದದ್ರಿಧರನೆ ರಂಗ ಶರಣು (ಕತಾ. ೬-೩೪). ಬವಣೆಗೊಳ್ಳು ನ 
ಎ. ಹಗಲಿನಂದಿನ ರೂಪು ತಂದಿತು ಬಗೆಗೆ ಸಾವಿನ ಚಿಂತೆಗಳನು 
ನಗೆಯನಣಕಿಸಿ ಸೊಗವ ಜರೆಯುತ ಬವಣೆಗೊಳ್ಳುವ ಭಾವವ 
(ಮಾಂದಳಿ. ೨೪-೨೦) - ಬವಳಿಗೊಳ್ಳು : ೧. ದಿಕ್ಕುಗೇಡಿಯ ಹಾಗೆ 
ಏನೊಂದು ತೋಚದೆ ಬವಳಿಗೊಂಡಳು ನಲ್ಲೆ ಬರಿದೆ (ಇಂಶಶ. 
8೨-೪೭). ೩. ಮೈಮೇಲಿನ ಎಚ್ಚರ ತಪು ; ಅರಿವು ತಪ್ಪು; 
ಮೂರ್ಛೆಹೋಗಂ : ಆ ವೇಳೆಗೆ ತಲೆಯ ಮೇಲೆ ಬಿದ್ದ ಪೆಟ್ಟಿನಿಂದ 


ಬಲು 


ಬವಣೆಗೊಳ್ಳು 


ಬವಳಿಗೊಂಡಿದ್ದ ಇನ್ನೊಬ್ಬ ರಾಜಪುತ್ರನು ಮೆಲ್ಲಗೆ ಚೇತರಿಸಿಕೊಂಡು. .. 
ಕೆಳಗೆ ಬಿದ್ದಿದ್ದ ತನ್ನ ಜೊತೆಗಾರನಿಗೆ ಸಹಾಯ ಮಾಡಲು ಹೋದನು 
(68. ೦). (ಬವಣೆ 4 ಕೊಳು («ಎ ಕೊಳ)? 

ಬವಣೆಗೊಳ್ಳು "ಬವಣೆಗೊಳು' ನೋ. 

ಬವಣೆಪಡು 'ಬವಣೆಬಡು' ನೋ. 

ಬವಣೆಬಡು, ಬವಣಿಬಡು, ಬವಣೆಪಡು (ಕ್ರಿ). ಕಷ್ಟಪಡಂ ; 
ತೊಂದರೆಪಡು : ದನುಜಮನುಜರಿಗೆ ಭವಜಲಧಿಯೊಳಗಾಳುತೇಳುತ 
ಬವಣೆ [ಕಾಳಾಂ. ಣಿ]ಬಡುತಿಹರೀಶ್ವರನ ಕೃಪೆ ಸವನಿಸುವ ಪರಿಯಂತ 


ಗತಿಯನು ಕಾಣರವರೆಂದ (೪ನ್ಮುಕ. ೨-೪೭). ಬವಣಿಬಡು : ನಾವೆ 
೪ರೂ ಇಷ್ಟೆಲ್ಲ ಬವಣಿಬಡುವುದು ಏತಕ್ಕಾಗಿ ? ನಮ್ಮ ದಿವ್ಯಧ್ಯೇಯ 
ವಾದ ಪ್ರೇಮವು ಮಾಗಲೆಂದು (ಸಮಾ. 866). ಬವಣೆಪಡು.: 


ಆ ಸ್ತಂಭವು, ಬವಣೆಪಡುಪ್ತಿರುವ ಇವರ ಕಡೆಗೆ ಬೆನ್ನುಮಾಡಿ ರಾಕ್ಷಸ 
ನಂತೆ ನಿಂತಿತ್ತು (ರುಹಾಕ್ಮಾ. ೦೪೪): ಮುಖ್ಕೋಪಾಧ್ಯಾಯರಾದ ಮಾಧವ 
ರಾಯರು ಜೀವನದಲ್ಲಿ ಸಾಕಷ್ಟು ಬವಣೆಪಟ್ಟವರಾದುದರಿಂದ ಅವರ 
ಒಲವು ಬಡಪಾಯಿಗಳ ಮೇಲೆ ವಿಶೇಷವಾಗಿತ್ತು 
[ಬವಣೆ 4 ಪಡು) 
ಬವನ (ನಾ). ವಾಂತಿ; ವಮನ: ಸುತ್ತುಂ ಪಿಶುನಂ ಪೆಅರ್ಗಾಪತ್ತಂ 
ಮಾಡದಿರನೆಂದು ಮಜುಗಿದಪುದು ಮಚ್ಚಿತ್ತಂ ಮೃತಮತಾಷಮುಖಂ 
ಮತ್ತೆನಿಸದೆ ಬವನಮೆಯ್ದಿ ಪವೊಲುಂಬವನಂ 
[<< ಸಂ. ವಮನ] 
ಬವನಾಶಿ, ಬವನಾಸಿ, ಬೋನಾಶಿ, ಬೋನಾಸಿ, ಭವನಾಸಿ (ನಾ). 
(ಸಾಮಾನ್ಯವಾಗಿ ದಾಸರು ಉಪಯೋಗಿಸುವ) ಒಂದಂ ಬಗೆಯ 
ಭಿಕ್ಷಾಪಾತ್ರೆ : ಮಗ್ಗುಲಲ್ಲಿ ಅವಳಿಂದ ಹೊರಲಾರದಷ್ಟು ದೊಡ್ಡದಾದ 
ಜೋಳಿಗೆ ಬಿದ್ದಿದೆ. .'. ಹಿತ್ತಾಳಿಯ ಒಂದು ಬವನಾಶಿಯಿದೆ (6೪೬. 
೬೩೩). ಬವನಾಸಿ : ಬ್ರಾಹ್ಮಣನು ಬವನಾಸಿಯನ್ನು ಹಿಡಿದು 
ಜೀವಿಸುವವನು (೪ೀತ್ಮಕ- ೦೬೦); ದಾಸಯ್ಯನು ಒಂದು ತುತ್ತೂರಿ ಊದಿ, 
ಬವನಾಸಿ ತುಂಬಾ ಭತ್ತ ತುಂಬಿಕೊಂಡು ಹೋಗುತ್ತಿದ್ದನು (ಹುಲ್ತಿಪ- ೩೩). 
ಬೋನಾಶಿ, : “ಬವನಾಸಿ (ಬೋನಾಶಿ) ಭಿಕ್ಷಾಪಾತ್ರೆ, ಸಾರು ಬಡಿಸುವ 
ಮೂತಿಯುಳ್ಳ ಪಾತ್ರೆ” (68ಿ0ಕೋ. ೩೬೨). ಬೋನಾಸಿ : ಹಿಂದೆ 
ದಾಸರಿಗೆ ಬೋನಾಸಿ ತುಂಬಾ ಭಿಕ್ಷೆ ಹಾಕುತ್ತಿದ್ದರು (69). ಭವನಾಶಿ: 
ತಂಬೂರಿ, ಭವನಾಶಿಗಳು ವಂಶೀಕರ ಪೂಜ್ಮ ಪದಾರ್ಥಗಳಾಗಿವೆ (ಕಳ. 
8೩೦): ದಾಸಯ್ಯನ ಜಾಗಟೆ. ಭವನಾಶಿ , , , ಅವರು ನಡೆಸುವ ಆಚರ 
ಣೆಯ ಸಾಧನ ಸಲಕರಣೆಗಳು (ಕಂಕೋ. 1. 0) [ಬೋನ + ?) 
ಬವನಾಸಿ “"ಬವನಾಶಿ'” ನೋ. 
ಬವರ, (ನಾ). ೧. ಯಂದ್ಮ ; ಕಾಳಗ ; ಸಂಗ್ರಾಮ : " ಬವರ 
ಮೆನೆಲ್‌ ಸಂಗ್ರಾಮಂ” (ತತುವ: ೧೬೦); ಕಾವೆನೀ ಬವರದೊಳೀಗಳಾನಿ 
ವನನೆಂದು ನೃಪಂ ದಯೆಯಿಂದಮ್ಲೂ ಯುಯುತ್ಸುವನೊಡಗೊಂಡು 
ಬಂದಂ (ಶಂಶಕಾ - ೦೦-೬೩), ಬವರ ಮಂಜ್‌ದುದಂ ವಿಜಯಲಕ್ಷ್ಮಿಯ 
ಸವತಿ ಸೇರಿತು ಸುಭಟರಿಗೆ ಬಳಿಕವನಿಪತಿಯೇ ತಜುಬಿ ನಿಂದನು ಭಾನು 
ನಂದನನ (ಕುನ್ಕಾಳ. 00-90); ಕಕ್ಕಸದಿಂದೊಂದು ಬವರ ಬಂದಡಸಿತು 
ಒಕ್ಕಣಿಸಲು ಬಂದೆ ನಿನಗೆ (ನೋಹತ. ೦೦-೭). ವ. ಜಗಳ; ಕಲಹ; 
ವಾದ : ಧರ್ಮಾಧಿಕರಣ೦* ನಡೆಯಿಂ ನಿಮ್ಮಿರ್ವರ ಬವರಮಂ ತಿರ್ದುವ 
ಮೆಂದು ೈಕ್ಷೆದ ಸಮೂಪಕ್ಕೆ ವಂದು (ಶಂಕತಂ- ೦೭-೨): ಬಲ್ಲಿದ 
ರೊಡನೆ ಬವರವಾದರೆ ಗೆಲಲುಂಟು ಸೋಲಲುಂಟು (2ನ. ೦೩೦); 
ಆ ನಾರಿ ಅವಿರಳಕೋಪವ ತಾಳಿ ಮರ್ಮವ ಪೇಳಿ ಬವರವನೆಸಗಿದಳಾಗ 
(ಕಂಠ. ೩-೦೬೪). ೩. ಸ್ಪರ್ಧೆ; ಹಂರುಡು; ಪೈಪೋಟಿ: ಅಂತೂ 


(ಕುರುಳಾ. ೭೩) 


(ees. ೦-೩೭). 


ಮ್‌ 
ಲ 


೬೩೦೫ 


ಶಿಶು 


46 


ಬವರಿ 


ನಾಗೋಲಿಯ ದಿವಸದ ಹಾಡಿನ ಬವರಕ್ಕೆ ಅನ್ನಪೂರ್ಣೆ ಹಾಜರಾದಳು 
(೫೦೫. ೩). ೪. ಕಷ್ಟ ; ತೊಂದರೆ ; ಸಂಕಟ: ಎನಗೆ ಬಂದ 
ಬವರಕೇಕೆ ನಿಮಗೆ ಬಂಧನ (ರುಕರೇ. ಐ. ೦೩೩-೩೪೨): ಬವಗದಲಿ 
ಸಿಲುಕಿದುದ ಹವಣರಿದು ತೊಳ ನೆವನವರಿಯುತ ಹೇಳ್ದ ನಿಲ್ಲೆಲವೊ |] 
ಖೂಳ ! ಅವಸರದಿ ನಿನ್ನಪ್ಪನೆಂಬುದನೆ ಮರೆದೆ (ಕ್ರ. ೦೩-೭). 
ಬವರದಲ್ಲಣ- ಯುದ್ಧದಲ್ಲಿ ಶತ್ರುವಿಗೆ ತಲ್ಲಣವನ್ನುಂಟುಮಾಡು 
ವವನು; ಒಂದು ಬಿರಂದಂ : ಬಾವನ್ನವೀರ ಬವರದಲ್ಲಣ ವತಾಯಿ 
ದೇವ ರಾವುಶನೆಯ್ದಿದನು (ಕುರಾಸಾಂ. ೦೦-೬೨). [ದೇ.8 ತೆಲು. ಬವರ] 
ಬವರ್ಕ, ಬಮರ (ನ್ಯಾ. ಕಪ್ಪುಬಣ್ಣದ ದೊಡ್ಡ ದಂಂಬಿ ; 
ಭ್ರವಂರ : “ಅಲರ್ವಕ್ಕಿ, ಬಂಡುಣಿ, ಪಣವೆ:. ಮಲ್ಲಟಾ, ಮೆಳಂಬಂ. 
. ಬವರಂ, ಮುಯ್ಕೆರಡಡಿ. ಈ ೭ ಭ)ಮರಂ” (ಕಕಸಾ. ೩8-೦೯) ; ವರಿ 
ವೃತರೇಫಲೋಪಕ್ಕೆ - ಕ್ರೇಣಿ - ಕೇಣಿ... . ಭ್ರಮರ - ಬವರ 
(ಕಣುರ. ೨೬೦ ಶ್ರಯೋ) ; ಸುರವರದುಂದುಭಿಧ್ವನಿ ವಿರಾಜಿಸೆ ಬಾಂದಳ 
ದೊಳ್‌ ಮರಲ" ಸರಿ ಪ್ರರುಚಿರವತಾಗಿ ಸೂಸೆ ಬವರಂಗಳೆ ರೋಂಕೃತಿ 
ಯತ್ತಲುಣ್ಮಿರಲ್‌ . . . ಪರತರ ಸುಂದರೇಶ ಘನತೇಜದೊಳೊಂದಿದನೂ 
ರ್ಜಿತಪ್ರಭೆಂ (ಹಾರಾಸ್ಕ - 8-೬-೫8): ಬಮರ : “ಬಟುರಂ ಭ್ರಮರ 
ಮಕ್ಕು” (ಕಕರ. ೭೩)- [ “ಸಂ. ಭ್ರಮರ ] 
ಬವರಂಗೆಯ್‌ (ಕ್ರಿ) - ಯುದ್ಧ ಮಾಡು ; ಕಾಳಗ ಮಾಡು ; 
ಹೋರಾಡು : ಬವರಂಗೆಯ್ವವಮ[8ಾ- ಯ್ವುದ]ಮೋಘಮೆಂಬ 
ಬಗೆಯಿಂ ನೀಮೆಲ್ಲಮಾದಂ ರಣೋತ್ಸವದಿಂ ನಿನ್ನೆಯೆ ಪೋದ ಗೋಗ್ರಹಣ 
ದಂದೇನಾದಿರ (ಶಃಶಕಾ. ೪-8೬) ; ನೀವಿರ್ವರುಮಿಲ್ಲಿರ್ದು ಬವರಂ 
ಗೆಯಲ್ವೇಡ ತಕ್ಕರ ಸಮಾಪಕ್ಕೆ ಪೋಗಿ ವಿಚಾರಂಗೆಯ್ದು ಅವರ್‌ ಪೇಟ್ವಂತೆ 
ಕೇಳಿಮೆನೆ (ಕಂಠತಂ. ೨೨೭-೬) ; ಮಾಹಿಷ್ಕತೀವಲ್ಲಭಂ ಬವರಂಗೆಯ್ದೂ 
ದಶಾನನಂಗೆ ರಣದೊಳ್‌ ಸೋಲ್ತೇವದಿಂ ಜಿನದೀಕ್ಷೆಗೊಂಡು 
(ಶಂರಾಮಾ- ೨-೭೩). [ ಬವರೆ, 4+ ಕೆಯ”, ] 
ಬವರಂಗೊಳ್‌ (ಕ್ರಿ). ಎ ಬವರಂಗೆಯ್‌ : ರಾಯಮನ್ನೆಯರ್‌ ವಿಧವಣ್‌ 
ಯಲ್ಕೆ ಸಾಲದವರುಂ ಬವರಂಗೊಳಲಿರ್ದಪರ" (೨6. ೩-೪೦)- 
[ ಬವರ, -- ಕೊಳ್‌, ] 
ಬವರಗಂಡ (ನಾ). ಕಾಳಗದ ಕಲಿ ; ರಣವೀರ : ಚಿಕ್ಕಕಾಟಯ್ಕ ಸರ್ಗ್ಗತ 
ನಾಗೆ ಬಳನೆತಲಾಗ ಜಯಿಸಿ ಸತ್ತ ಮುನವೆಳೆ ಕಳಿಹಿ ಬವರಗಣ್ಣ ತಟಆ 
ಮಕಯ್ಯ ಕಲ್ಲ ನಿಲ್ಲಿಸಿದ ಮಯ್ದುನ ಪಲ್ಲಯ್ಯ (ಎಳ. ೪. ಮುಂತರಾ, ೩೦-8; 
1084). [ ಬವರೆ, 1 ಗಂಡ, ] 
ಬವರಗಲಿ. (ನಾ). ರಣವೀರ ; ಶೂರ: ಬವರಗಲಿ ನಾಟ್ಕಮಹಿತಂಡಿ 
ವೆರಸು ದಿವ್ಮಾನಕಂಗಳುಲಿವುತ್ತಿರೆ ದಿವ್ಯಎಮಾನಂ ಬೆಳಗುತ್ತುತ್ಸವದಿಂದಂ 
ರಜತಗಿರಿಗೆ ಬಂಥತ್ತಾಗಳ" (ತ್ರಿಫ್ರಂ. ೩೦-೦೪) : ಬವರಗಲಿ ಬಂದೆಯ 
ಸಮಿಾರನ ಕುವರ ಮುಖ್ಯಪ್ರಾಣ ಬಾರೈ ಭುವನಪಾವನಚರಿತ ಬಾರೆಂದಪ್ಪ 
ದನು ರಾಮ (909ನೇ. 83). [ ಬವರ, 1 ಕಲ್ಕಿ ] 
ಬವರಗಾರ (ನಾ). ಯಂದ್ಮ ಮಾಡುವವನು; ಸೈನಿಕ; ಯೋಧ: 
ಬವರಗಾರರ ದೇವನೆನಬಹಂದು . . . ಎಂದು ನೃಪ ಪೊಗಳೆ (ಕರ್ಣಾಕಾ. 
0೪). [ ಬವರ, + - ಗಾರ (ಆ ಕಾಜ) ] 
ಬವರಮುಖ (ನಾ). ಯಂದ್ಹರಂಗ ; ರಣಮಂಖ: ಆಂಬಂಜಾನನೆ 
ದನುಜೆ ಕಾಡಿದೆಡೆ ನೋಡಿತ್ತಲಂಬಿಂ ಸಹೋದರಂ ಮಾನಗಳೆದಿರ್ಪ ತಾಣಂ 
ಬವರಮಂಖದಿ ಖಳರಟ್‌ದ ನೆಲೆ (ಶ್ರೀರಾಮು- ೩-90). [ಬವರೆ, 4 ಮುಖ] 
ಬವರಿ, ಬಂಗರ. ಬಗರಿ, ಬಮರಿ, ಬುಗರಿ ಬಂಗುರಿ. ಬೊಗರಿ, 
ಬೊಗರೆ, ಬೊಹರಿ. ಭಗರಿ (ನಾ). ೧. ಕಪ್ಪು ಬಣ್ಣದ ದುಂಬಿ. 
“ಬವರಿಯೆನಲ್‌ ಭ್ರಮರಿ” (ಕಾಕಾ. 99) ; ತಣ್ಣೀರೊಳಟ್ಟ್‌ದ ತನಿ 


ಬವರಿ 
ಗೆಂಡಕ್ಕೆ ದೊರೆವರ್ಪ ಬವರಿಗಳ ಗಾವರಕ್ಕೆಟ್ಟತ್ತು ಗೂಡನಂಟಾದು . 
ನಲಿವ ಪಕ್ಕಿಗಳ್ಲೆ (ಉಮಾಕೃ. 09೦-04): ೨. ತಿರುಗುವಿಕೆ ; ಸಂತು 


ಎಕೆ: ಭ್ರಮಣ: "ಬವರಿಗೊಳು' ಪರಾ. ೩. (ಯಬದ್ಧದಲ್ಲಿ) 
ಹೊಡೆತವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ವರ್ತುಲಾಕಾರವಾಗಿ 
ತಿರುಗುವ ಒಂದು ಬಗೆಯ ಪಟ್ಟು,--ವರಸೆ : “ಬವರಿ ಕರ್ತರಿ 
ಯಕ್ಕು” (ಮಗಂ. ೬೬-೨೫೩) ; ಅಡಸಿ ಹೊಯ್ದೊಡೆ ಬವರಿಯಲಿ ಟೊಣ 
ದೌಕಿದೊಡೆ ಮಡಮುಜಿಯದೊಳೆಹೊಕ್ಕು ಸವಡಿಮಂದರದಂತಶೆ ಕೀಚಕ 
ಪವನಸಂತರೊಪ್ಪಿದರು (ಕುಲಾವಿ. 4-66); ಚಾರಿಯನುಚಾರಿಗಳ ಪಯಗಶಿ 
ಯೋರೆಪೋರೆಯ ಬವರಿಗಳ ಸಂಚಾರಣೆಯಲಬ್ಬರಿಸಿ ತಿವಿದನು ರಾಘವೇ 
ಶ್ವರನ (86%. ೬-೨೮-96). ೪ಉ. ದಾರವನ್ನು ಸುತ್ತಿ ಆಡಿಸಂವ 
ಗುಂಡನೆಯಂ ಆಟಿಕೆ ; ಭ್ರವಂರಕ : ಕುಂಭಾಅನ ಚಕ್ರ:ದಂತೆ ಮಕ್ಕಳಿಟ್ಟ 
ಬವರಿಯಂತೆ[ಶಾಕಾಂ- ಹರಿಯಟ್ಟಿಯೆ ನೂಲಿನಂತೆ]ಯಾಟಣದ ಮೊಗಪೆ 
ಯಂತೆ . . . ಅಳಿಪುವಂತಕ್ಕುಮೆಂದು ಕಳಕಳಿಸಿ ನಕ್ಕು (ಠರ್ಟಾಕ್ಕು- 
4-3೩). ೫. ವತ್ಥ೯ಲಾಕಾರೆವಾದ ಒಂದು ಬಗೆಯಂ ಕರ್ಣಾಭರಣ : 
ಉಡೆಸಂತ್ರಿನ ದಿವ್ಕಾಂಬರ ಶಿರದೊಳು ಕಡಗ ಕುಂಡಲ ಯಜ್ಞ ಸೂತ |) ಎಡನರೆ 
ಬವರಿ ಮುತ್ತಿನ ಚಿಂತಿ ಕುಲ್ಲಾವಿ ಬೆಡಗುಗಾಣಿಸಂತಿರಲರ (ಕಾಗಳು. ೨೯-೩). 
ಓ. ಕೆನ್ನೆಯ ಮೇಲಿನ ಗುಂಗುರಂಕೂದಲಂ; ಪನ್ನೆ: ವಿಟವೇಷದಿಂ 
ಬಂದಂ . ಮೊಳೆವ ತುಷ್ಪುಳುಮಾಸೆ ತೊಳಪ ಬ[೫ಂ. ಭ] 
ವರಿಗಳಿಂದ ಬೆಳಗುತೆಣ್ಣೆಸೆಗಳಿಗೆ ಪರಿವ ಕಣ್ಟೆಳಗಿಂದೆ (8ವಸ9. ೦೬೪-೪೩) ; 
ಮುಗುಳ್ನಗೆ ಮೇಳವಿಸುವ ಮಃಖಪ್ರಸನ್ನತೆ ವೀಳ ಬವರಿಯ ಗಡ್ಡವೊಪ್ಪು 
ತ್ತಿರೆ ಜಗತ್ತ್ವಯವ ಪಾಲಿಸುವ ವಂನಿವಲ್ಲಭಂ . . . ಇಂತೆಂದಂ (0ಸಫ್ರು- 
8-೨೩) ; ಉಬ್ಬಿ ಬೆಳೆದು ಬಾಗಿತಿಲ್ಲ ರೇಖೆಗೆ ಬಂದು ಹುಬ್ಬಿನಂತೆಸೆವೆಳೆ 
ಮಾಸೆ ಹುಬ್ಬು ಮಾಸೆಯ ನೋಡಿ ನಲಿವ ಬವರಿ ಕಣ್ಣ ಹಬ ವ ಮಾಳ್ಬೆ 
ನೆಲ್ಲರಿಗೆ (ಕರಕ. ೧-೪೦) ; ಕೆಲವಾತಗಳ ಮುಖಗಳಿಗೆ ಗಡ್ಡ ಬವರಿ ಮಾಸೆ 
ಜುಲ್ಲಿ ಹಣೆಯ ಉಂಗುರುಗುರುಳು - - ಇವುಗಳಲ್ಲಿ ಒಂದೋ ಕೆಲವೋ 
ಅನಿಶ:ವೋ ಇದ್ದ ರೆಯೇ ಸಲಕ್ಷಣಸೌನ್ಹರ್ಯ (ಕುಂಕ್ರಕ.60-3). ೭. ಕುದಂರೆಯಂ 
ನಡಗೆಯಂ ಗತಿಗಳಲ್ಲಿ ಒಂದು ಬಗೆ ; ಮಂಡಲಾಕಾರವಾದ ನಡಗೆ : 
ಭ[ಬ)ವರಿ ಭಂಜನೆ ಅಳಿಲುಳಿತ ವರ ತರಹಮೆಂಬ ನವೀನಗಶಿಗಳೊಳು ತನ್ನ 
ಮನಮೆ ಹಯದ ತನುಗತಿಗಳಾದಂತೆ ವಾಹಕವಿನ್ನಾಣಂಗಳಂ ತೋಜುತ 
(ಚಿಕ್ಕಾಸ್ತ. ೭-೩೦ 6). ೮. (©) : ೫ ೬ ೬ ಬಾಣಗಾವುಣ್ನನ ಕೆಲ್‌ಯ 
ಬವರಿಯಂ ಬಾಳುವಲಿ(?)ರಾಜಂ ಅರುವತ್ತೈದು ಊರ್ಗಂ (ಕ್ಕಿ: 
0938.6೨-9; ?). ಬಂಗರ್ಕ : ೪. ಇಷ್ಟೆಲ್ಲ ಮಾತು ನಡೆಯುತ್ತಿರುವಲ್ಲಿ 
ಚೋಮನ ಬುದ್ಧಿ ಬಂಗರದಂತೆ "ಓಡುತ್ತಿತ್ತು (೩403: ೩96). ಬಗರಿ: 
೪. ನಾ ಬಗರಿ ಆಡಿ ಬಂದು ತಿಂತೇನಿ (ಕೋಂಕು-೨೪). ಬಮರಿ : 
೧. ಕುಳಿರ್ವೆಟ್ಟೆಅಕಿಯನ ಕುವರಿಯನೈಮೊಗನೊಲವೆನಿಪಂಬುಜಕೆಅಗುವ 
ಬಮರಿಯಂ (ಕಂತ. 11, ೦೦೯ ಉಮಾಸ್ತೋಕ್ರ ತಟ್ಟಿರ), ಬುಗರಿ ;: ೪, ನಿನ್ನ 
ಎದಿ ಮ್ಯಾಲ ಕುಚಾಗಳು ಬುಗರಿ ನಿಂತವು ನಿಗರಿ (ಮಣ್ಣೂ: ೪). 
೯. ಒಂದು ಬಗೆಯ ಮರ ಮತ್ತು ಅದರ ಹಣ್ಣು ; ಎಲಚಿ: 
ಬುಗರಿ ಈಯೆ ಶಬರಿ ಕಾಯೆ ರಾಮನಿಲ್ಲಿ ಬಂದನೆ? (೧೪: 60-03). 
೧೦. ಭ್ರಮರಕದ ಆಕಾರದ ಕಾಯಿಗಳನ್ನು ಬಿಡುವ ಒಂದು 
ಬಗೆಯಂ ವಂರ : ಲಾಲ್‌ಬಾಗಿನಲ್ಲಿ ಬುಗರಿ ಮರಗಳು ಬೇಕಾದಷ್ಟಿವೆ 
(699). ೧೧. ಒಂದು ಬಗೆಯ ಗಿಡ: “ಆಸ್ಕಂಧೆಮೆನಲಾ ಬುಗ[ಠಾ990. 
ಗುರಿ” (ಕೊಂಗಣ: ೩೫-೦೩). ಬುಗುರಿ: ೪. ತಿಗುರಿಯುುಂ ಬುಗುರಿಯಂ 
ಜಾತಿಯುಂ ಭೀಕಿಯುಂ ಆಗೆ ಪರಿವಾಗಳ್‌ (ರರ್ಮಾನ್ಕು- ೬-೧೦೪); 
ಯಾದವ ನೀ ಬಾ... ಚೆಂಡು ಬುಗುರಿಯನಾಡುತ ಸಣ್ಣ ಸಣ್ಣ 


ಣ 
ಗೋವಳೆರೊಡಗೂಡಿ (ಶ್ರದ. ೦-೦೩-೨); ಸೂರ್ಯನಿಗೆ ಒಂದು ಬಾರಿ 


೬೩೦೬ 


ಬವರಿಗಡ್ಡ, ಬೊಗರಿಗಡ್ಡ (ನಾ). 


ಬವರಿಗೊಡು 


ಬುಗುರಿಯಂತೆ ಒಂದು ಸುತ್ತು ಸುತ್ತುವುದಕ್ಕೆ ೨9 ದಿವಸಗಳು ಬೇಕಾಗು 
ವುದು (೪99: 00). ೧೦. ಹೂವರಿಸಿ, ಜೋಗಿಯರಳಿ, ಬುಗುರಿ (ರ್ಲಕ. 
೬೪-೦8೨9). ೧೧. ಮೇಲಿನ 'ಬುಗರಿ' ಉಲ್ಲೇಖದ “ವಖಗರಾ. 
೩೫-೧೫' ಪ್ರಯೋಗದ ಪಾಠಾಂತರವನ್ನು ನೋಡಿ. ಜೊಗರಿ : 
೪. ಮದನನ ಕೈಯೊಳಗಾಡುವ ಪೊಸ ಚಿನ್ನದ ಬೊಗರಿಯನಿನಿವಿರಿದುಂ 
ನಗುವಂದದೆ ಹೊಗರೆಸೆವ ಮುನುಳ್ಕೊಲೆಯೊಪ್ಪಿ ದುವಾ ನೃಪನಂದನೆಗೆ 
(ಳಾ. ೧೩-೦೨): ಕೇತಕಿಯೆಸಳ ಜಅಳವ ಬೆಳ್ಳುಗುರಿಂದ ಶಾತಕುಂಭದ 
ಬೊಗರಿಗಳ ರೀತಿಯ ಬಲ್ಲೊಲೆಗಳ ಮೇಲೆ ನಿನ್ನಯ ನೂತನನಖರೇಖೆ 
ದೋಹಿಕೊ (ಕಂಠಂ. ೪-0೪4); ಕಲ್ಪನೆಯ ಬೊಗರಿ ತುದಿಬೆರಳ ತಿಗರಿ ಓ 
ಆಡುತ್ತಿತ್ತು ನಿದ್ದೆ (96%. ೪೦೦-೪). ೯. ಶಬರಿ ಇತ್ತೆಳಚಿಯಂ ರಾಮನಿದೊ 
ಮೆಲ್ಸಲಿಲ್ಲು ? ನಮ್ಮ ತಿನಿಸೊ ಶಬರಿಯ ಬೊಗರಿ! (ಜೆರೈರ. ೩೪-೨೨೩). 
ಬೊಗರೆ : ೪. ಗಂಡುಮಕ್ಕಳು ಚೆಂಡು, ಗುಂಡು, ಬೊಗರೆ ಮೊದಲಾದ 
ಗುರಿ ಕಲಿಸುವ ಆಟಗಳನ್ನು ಆಡುತ್ತಾರೆ (ಕಠ್ಮಳಾ. ೪); ಅತ್ತ ಚೆಂಡಿದು 
ಇತ್ತ ಬೊಗರೆಯು (ಗಂ. ೪-೨); ಭೂಮಿಯು ಒಂದೇ ನಿಟ್ಟಿಗೆ ಒರಗಿದ 
ಬೊಗರೆಯಂತೆ ಡೊಂಕಾಗಿ ನಿಂತು ತಿರುಗುತ್ತದೆ (ಕ್ಕೋತಿತ್ಕಾ- ೫೬). 
ಬೊಹರಿ: ೪. ಸೆಂಡು ಜಿಗಿಹಲ್ಲೆ ಬೊಹ೦ಗಳಾಟದಲ್ಲಿ ಮನಗೊಂಡಾಡಿ 
ಬೆಳೆದು ಜವ್ವನನಾಗಿ ಬಾಳ್ತೆಯಿಲ್ಲದೆ ಕೆಟ್ಟು ಹೋದೆಯಲ್ಲಾ (ಸಮ್ಮ 9%. 
0೦-೯). ಭಗರಿ : ೪. ಕುಣಿಯೋಣು ಬಾರ , . . ಚೆಗರ್ಯಾಗಿ ತಿಗರ್ಯಾಗಿ 
ನಿದ್ದಿಯ ಭಗರ್ಯಾಗಿ ಗಾಳೀಗು ಹಗುರಾಗಿ (ಗಂ. ೦೨೪-೬). 
೧೨. (ಆಲಂ) ವೃಷಣ : ಪುಣ್ಯಕ್ಕೆ ಹೆಣ್ಣುಮಕ್ಕಳಿಗೆ ಗೋವಿಂದಭಟ್ಟನ 
ಭಗರಿಯ ಅರ್ಥವಾಗಲಿಲ್ಲ (6ೀಕಕ. 11. ೩೬೭). "ಭ್ರಮರಿ" ಪರಾ. 

ಬೊಗರೆಜಲ- ಸುಳಿಯಿರುವ ನೀರಂ ; ಜಲಾವರ್ತ : ಒಗರುಘಲ 
ತಿನಹೊಲ್ಲ ಬೊಗರೆಜಲ ಹೊಗಹೊಲ್ಲ ಬೊಗಳುವ ನಾಯ ನೆರೆ ಹೊಲ್ಲ 
ಮನೆಯಲಿ ಜಗಳವೇ ಹೊಲ್ಲ (ಸರ್ವಜ್ಞ. 0೦೬೦). 

“ಸೇ. ಭ್ರಮರಿ. /ತಮಿ. ಪವುರಿ; ತುಳು. ಬುಗುರಿ. ಬೊಗರಿ, 
ಬೊಗೊರಿ; ತೆಲು. ಬವರಿ, ಬವಿರಿ, ಬವಿರೆ, ಬೊಂಗರ, ಬೊಮ್ಮರ./ಮರಾ. 
ಭೋವರಾ, ಭೋಂವರಾ)] 


ಬವರಿಗ (ನಂ). ಭಟ; ಸೈನಿಕ ; ಯೋಧ : ಬವರಿಗರು ನೀವೆ ವಿಪ್ರವೇಷದ 


ಜವನಿಕೆಯ ಜಾಣಾಯ್ಲುತನದಿಂದವೆಗಡಿಸಿ ಹೊಕ್ಕಿ೦ರಿಯಪದ್ವಾರದಲಿ ನೃಪ 


ಸಭೆಯ (ಳಾನ್ಮಾಸ. ೨-೬೪); ಗಜ್‌ಯ ಗಾಳಿಯ ಬೊಬ್ಬೆ ಬವರಿಗರ 
ಬಲುರಭಸ . . . ಕಿಎ ಕಿವುಡುಗೊಂಡುದಜಾಂಡಮಂಡಲದ (ಕೊರಳ. 
೬೨-೪೦-೩೪); ಜವದಾಡೆ ಜಲ್ಲಿಯ ಬಿಲ್ಲು ಕೈಗತ್ತಿಯ ಬವರಿಗರತಿ 
ಹರುಷದಲಿ. . . ಒಪ್ಪಿಹರು (೪ನಂ. ೧೦-೦0೬); ಬವರಿಗರಂದ ನೀವು 


ಬಹಳ ಜಾಣತನದಿಂದ ವಿಪ್ರವೇಷವನ್ನು ಧರಿಸಿದ್ದೀರಿ (60044. 04). 
[ಬವರ + - ಇಗ] 
ಮಂಖಕ್ಕೆ ಶೋಭಿಸಂವಂತೆ 
ಕತ್ತರಿಸಿರಂವ ಗಡ್ಡ : ರಂಜಿಸಿತು ಯವ್ವನದಿರವು ನಿಮ್ಮಯ್ಮಂದಿರಿಗೆ 
ಕುಡಿವರಿವ ಮಾಸೆಯ ಕಪ್ಪುದೋಜುವ ಬವರಿಗಡ್ಡಗಳ, , . ಹೊಗರಿನಲೆ 
ಸದರಿಂದುದಿನೇಶರಂದದಲಿ (ಕೊಳೆಉ- ೪-0-೦): ಭಂಡಿಯಲಿ ಕುಳಿತಿರುವ 
ಕಪಿಯನುಗೊಂಡ ರೂಪಿಗು ಬವರಿಗಡ್ಡದ ಚಂಡಿಕೆಗು ವಾಲ್ಕುಚ್ಚಿನಿಂದಲಿ 
ಬೀಸಿಕೊಳುತಿರಲು (8ರ. ೩೬€-09) ; ಗುಜ್ಜುರೂಪನು ಬೊಜ್ಜೆ 
ಹೊಟ್ಟೆಯು ತನಿಗೆ ಮೋಟಾದ ಕೈಗಳು ಮಾಟದ ಎಸೆ ಬವರಿಗಡ್ಡವು 
ತನಿಗೆ (ಹುಕಳ. ೩೦) ಬೊಗರಿಗಡ್ಡ : ದ್ರೋಣನದ ದಿಟ್ಟಿಸುತ ಬೊಗರಿ 
ಗಡ್ಡವನೆಳೆದು ಭಟರಿಗಂ ನೇಮಿಸಿದ (ಶುಕಂಗೆ. ೩೬-೪). 
[ಬವರಿ ಗಡ್ಡ, . /ತೆಲು. ಬವರಿಗಡ್ಡ, ಬವಿರಿಗಡ್ಡ? 


ಬವರಿಗೊಡು (ಕ್ರಿ)- (ಬುಗುರಿಯಂತೆ) ವೇಗವಾಗಿ ಸಂತ್ತೂ,-ತಿರಂಗು : 


ಬವರಿಗೊಳು 


ಲೋಲಭ್ರಮರಂ ಭ್ರಮರೀಮಾಲೆ ತೆಅಂದಿಆ್‌ಯು ತಾಂ ತೆಅಂದಿಅ್‌ವ 
ವೊಲುನ್ಮೀಲಿತಮನನಮರೀಸಮಲೀಲಂ ಹರಿ ಬವರಿಗೊಟ್ಟನಾಟ್ದು ಬೆಡಂಗಿಂ 
(ಶಾಂಕಿತ್ರ. ೦೦-೬೩); ಒಬ್ಬರ ನೋಡುವಾಗ ಅಜುವತತ್ತಿ ಮನುಷ್ಯರ 
ನೋಡುವ ಹಾಗೆ. ಆಗುತ್ತಿದೆ ಶೂನ್ಮಸಿಂಹಾಸನ ಬವರಿಗೊಡುತ್ತಿದೆ ಪ್ರಾಣ 
ಹೆಡತಲೆಯಲ್ಲಿ ಹೋಗುತ್ತಿದೆ (6ರತ0. ೨೪೭-೦೦೨೬). [ಬವರಿ --ಕೊಡ್ಕು) 
ಬವರಿಗೊಳು (ಕ್ರಿ). ಸುತ್ತಿಸು; ತಿರುಗುವಂತೆ ಮಾಡು : ವೃಕಾಘಮಂ 
ಬಡಿದು . , , ಪುಲ್ಲೆಯಂ 
ಬೇಂಟೆಯಂ (ಉಕ. ೩-೦೦೩). [ಬವರಿ *-ಕೊಳು (-ಆಕೊಳ್ಳ್‌)) `` 
ಬವರಿದಿರುಗು, ಬೊಗರಿದಿರುಗು (ಕ್ರಿ). ಗಂಂಡಗೆ ಸಂತ; ತಿರುಗು: 
ನಾಯ್ಗಳುವೆರಸಿ ಮುಕ್ಕುಟ್‌ಕ್ಕಲು ಮೆಲ್ಲನೊಲೆದುಬ್ಬ ಪುಟನೆಗೆದಂ ಗಜಲ್‌ 
ಗರ್ಜಿಸಿ ಪುಳಿಂದರ ಮೇಲೆ ಬವರಿದಿರುಗಿ .. . ಎಲ್ಲರೊಡಲ ಕಳವಳಿಗೆಯ್ದೂ 
ಬೀದಿವರಿದೊಕ್ಕಲಿಕ್ಕಿತ್ತು ರಕ್ಕ ಸಮಿಗಂ ಕಾಡೊದಅಲು (ಹಕಳಾ. ೬-೭); ಬವರಿ 
ದಿರುಗುವ ತಿರುಗಿ ನಡೆವ ನಡೆದೊಡಲುಬ್ಬಿ ಢವರಿಸುವ . , . ಕರಿನಿವಹ 
ವತ್ಕಾಡಂಬರಂ ಮಿಕ್ಕು ಹಣ್ಣಿ ನಿಂದವು ಬಲದ ನಟ್ಟನಡುವೆ (ಸೋಕುಕ. 
8-೫9). ಬೊಗರಿದಿರುಗು : ಬಿರುದಿನಂಕದ ಭಟರು ಭೋರೆಂದು ಬೊಬ್ಬೆ 
ಗೈದು . , . ಬೊಗಂದಿರುಗಿ ಮುತ್ತಿ ಕಾದುವಲ್ಲಿ (08. ೩-೦೪೬ ಐ). 
[ ಬವರಿ *- ತಿರುಗು 1 
ಬವರಿರೇಖೆ (ನಾ). ವರ್ತುಲಾಕಾರದ ಅಲಂಕಾರದ ರೇಖೆ : ಇಂದುವಿನ 
ಪರಿವೇಶದಂದಕೆ ಕುಂದನೆಣಿಸುವ ಬವರಿರೇಖೆಯ ಹೊಂದಿಕೆಯ 
ಶಿಂಗಾಡಿಯೆನೆ ಹುರಿಕೊಂಡ ಮಾಸೆಗಳ ಚಂದದಿಂ ಲಾವಣ್ಯಮೂರ್ತಿ 
ಗಳೆಂದೆನಿಸಿ ಚಾವಾಸ್ತ್ರ ಹಸ್ತಗಳಿಂದ ರಾಜಸದೊಡನೆ ಕುಳ್ಳಿರ್ದರು ಸತೇಜದಲಿ 
(ಅನಂರಾ. ೩-೬-೩೪). [ಬವರಿ + ರೇಖೆ] 
ಬವರಿವರಿ (ಕ್ರಿ). ವೇಗವಾಗಿ ಸುತ್ತು,-ತಿರುಗು : ತಿವಿವ ತಿರುಗುವ 
ಲಾಗಿಸುವ ಚಿಮತ್ಮಿವ ನಿಬಂಧದಲಡರಿ ಮಂಡಿಸಿ . . . ಬವರಿವರಿದುಪ್ಪರಿಸಿ 
ಲಂಘಿಸಿ ನಿವಡಿಸಾರದಲೆಜಗಿ ಜಾಜುವ ಜವಳಿಬಿನ್ನಾಣದಲಿ ಕಾದಿದರೊಬ್ಬ 
ರೊಬ್ಬರಲಿ (9ಕ್ಟೂಕ. ೩-೬೫); ದುಂಡಿಪ ದಿಂಡುವಾಯ್ವ ಬವರಿವರಿವ 
ಚಮ್ಮಟಿಗೆಗೆ ಚಳಿಯದ ಕಡಿಯಾಣಮಂ ಕೈಕೊಳದ ಬಗೆಯಂ ಬಗೆಯದಂತೆ 
ಕಂಡು (ರಾ೩ತೇ. ೬-೦೦೮); ಆಗಳೆಚ್ಚಂಬಂ ಬಗೆಗೊಳದೆ ಕನಲೈಲಿಂ 
ಬಳಿಸಂದು ಬವರಿವರಿದು ತುಜುಗಿ ತುಡುಂಕುವ ಜಾಯಿಲಂಗಳಂ ಲೆಕ್ಕಿಸದೆ 
(ಕವಿಕಂ. ೪-೦೭). [ಬವರಿ 4+ ಪರ್ಕಿ) 
ಬವರಿವಿಂಡು (ನಾ). ತುಂಬಿಗಳ ಸಮೂಹ, -ಗುಂಪು: ತಂಡತಂಡದಿಂ 
ತೆ:ಂಕುತೈತಂದು ಮಂದೈಸಿದಲರ್ಜೊಂಪಮಂ ಕಂಡು ಏಂಡೆಅಿಗಿ ಪೊಸ 
ಜೇನನುಂಡು ಅಕ್ಕೆಯಂ ಬಿದಿರ್ಚಿ ಮೊರೆದೆಟ್ತೂ ಮೇಣುಂ ಮುಂಬರಿವ 
ಬವರಿವಿಂಡಿಂ . . , ಬನಂ ಮನಂಗೊಂಡುದು (ಉಮೂಕ್ಮ. ೩೪-58). 
[ಬವರಿ-ಪಿಂಡ್ಕು) 
ಬವರಿಸ್ಕು (ಕ್ರಿ). ೧. ಯುದ್ಧಮಾಡು; ಹೋರಾಡು : ಚಿಮ್ಮಿದು 
ದರುಣಜಲ ನಭಕೆ ಒಡಲು ಬಾಂದಣಗೊರದು ನೆತ್ತರ ಕಡಲು ಕರುಳು 
ಗಳೆಗಲು ಬಗೆಯದೆ ಬಿಡನೆ ಬವರಿಸಿದನು. ಒಲಾಧಿಕನಾ ನೃಸಿಂಹನಲಿ 
(ತಿಳಾಗ-೬-೬-೪9)- ವಿ. ಸ್ಪರ್ಧಿಸು; ಹುರುಡಿಸು : ಅಂಗರುಹ ಕೇಶ 
ವಾಲಚಯಂಗಳೆ ನಿಡಿಯವು ಕಪಾಯವರ್ಣಂಗಳಃ ದಂತಂಗಳ್ಗೆ ಬವರಿಸುವ 
ದಂತಂಗಳಿ ಮಲಿನಂಗಳಾಗೆ ವರ್ಷದ್ವಿ ತಯಂ (6ಕ್ಕಕಾ. 3-0೩) - 
[ಬವರ -- - ಇಷ್ಮು] 
ಬವರಿಸ್ಕು (ಕ್ರಿ). ಆಲೆದಾಡು ; ತಿರುಗು: ಇವು ಪಜ್‌ದೀಡಾಡಲ್ಲಕ್ಕೂವೆ 
ತುಂಬಿಯ ಬಂಬಲೆಂಬ ಪಂಬಲನಾರ್ಗಂ ಬವರಿಸುವ ನೃಪನ ಕುಂತಳ 
ನಿವಹಂಗಳೆ ಬಹಳ ಮೃಗಮದಾಮೋದಂಗಳ್‌ (ಶಶ. ೦೦-೬೪). 
[ಬವರಿ + - ಸ್ಮು) 


ಬವರಿಗೊಳುತ್ತೆ ಬೇಡವಡೆಯಾಡಿದುದಗ್ಗದ|. 


೬೩೦೭ ಬವ 


ಬವರಿಸ್ಕು (ಕ್ರಿ). ೧. ಸವರಿ ತೆಗೆ: ನವವಧುವ ಶಂಕೆಯಂ ಕಳೆವ ಎದಗ್ಧ 
ವಿಟಂಬೊಲಲೆವ ತೆರೆಗಳ" ಮೆಲ್ಬಂ ಬ[(ಜಾಕಾಂ-ಬೆ)ವರಿಸಿ ಸೋಂಕುತ್ತುಂ 
ಕಳೆದುವು. ಘನಕುಚಕಳಶಕುಂಕುಮಸ್ಮಾಸಕವು೦ಂ  (90ಫ-00-090) ; 
“ಸುತ್ತುಗಟ್ಟು” (ಇ. ಕೋಕ); ಪವನ ಪ್ರಕ್ಷೋಭಾಂಬಧಿರವಮೆನೆ 
ಪಟಿಪಟಹಶಂಖಭೇರೀರವದೊಳ್‌ ಬವರಿಸಿ ಗಗನಮನಂತಾ ರವವಹವರಿ 
ಸಿತ್ತು ದಶದಿಶಾವಧಿವರೆಗಂ (ಕುಣಾನೀ: 08-006); “ಸುತ್ತುವಂತೆ 
ಮಾಡಂ; ತಿರುಗಿಸು” (ಕುಶಾನೇ. ಕೋ): [ಬವರು 4 - ಇಸ್ಕು) 

ಬವರಿಸ್ಮು (ಕ್ರಿ). ಉಂಟಾಗು; ಪ್ರವರ್ತಿಸು : ಮತ್ತವಅ ವಿಪರ್ಯಯ 
ವೃತ್ತಿಯೆ ಬವರಿಸುಗುಮೂದೀಟ್ಯಮಾರ್ಗದೊಳ್‌ ಪ್ರಚುರತೆಯಿಂ (ಳಾರ್ಕಾರ- 
೬೨೦); ವೀರರಸ ಬವರಿಸುಗುಮುದಾರೋತ್ಸಾಹಪ್ರವೃತ್ತಿಕಾರಣಕಾರ್ಯಂ 
ದಾರುಣರೋಷಾವೇಶವಿಕಾರಭವಂ ರ್‌ದ್ರಮೆಂಬ ರಸಮದು ನೆಗಟ್ಗುಂ 
(ಉದಾ: 60೬), ಭುವನನುತಶ್ರುತದೇವಿಯನವಯವದಿಂದೊಲಿಸಿ ಮತ್ತೆ 
ಮೊಲ್‌ಗಿಡರಿವರೆಂಬ ವಿಶುದ್ಮ ಕೀರ್ತಿ ಬವರಿಪ ಕವಿಪರಮೇಷ್ಮಿಗಳ ಕರುಣ 
ಮೆಮಗಾಭರಣಂ (ಕರ್ನುಣಾ.೦-3೪) ; ವಿವಿಧ ಬುದ್ದು ದನಿಕರವೇಕಾೂರ್ನವದ 
ಕಡೆಯಲಿ ತೋ ತಮ್ಮೊಳು ಬವರಿಸಿದಡಳಿದಡೆ ಮಹಾರ್ಣವವಳಿಯ 
ದಂತಂತೆ . . . ಇರ್ದನವಧೂತ (೪೪೫. 8-9- ೦೭). [? 1 - ಇಸ್ಯು) 

ಬವರು (ಕ್ರಿ). ಸವರಿ ತೆಗೆ : ಮುತ್ತೀನ ಗುದ್ದೀಲಿ ಅಗೆಸ್ಕಾರು ಅರಸಣವ 
ಬೆಳ್ಳಿ ಮಂಕ್ರೀಗೇ ಬವರ್ಕಾರು ಅರಸಣವ ತುಂಡು ತುಂಡಾಗಿ ಕಡಿಸ್ಕಾರು 
(ಹುಟ್ಕಪ. ೦೬೫) 

ಬವಸ 'ಬೆವಸಾಯ' ನೋ. 

ಬವಸಿಗ (ನಾ). ವ್ಯವಸಾಯ ಮಾಡುವವನು; ಬೇಸಾಯಗಾರ : 
ಆ ಗದ್ದೆಗೆ ಹಿರಿಯ ದೇವಧರ ಫೈಸಾಸರು ಕೊಟ್ಟ ಗದ್ಮಾಣ ೧ ... ಬವಸಿಗ 
ಕಲ್ಲಿಸೆಟ್ಟಿ ಕೊಟ್ಟ ಗದ್ಮಾಣ ೧ ಸೇನಬೋವ ಬಲದೇವಂ ಕೊಟ್ಟ ಗದ್ಮಾಣ ೧ 
(wa. 22,6೨ --೨೩; 1122). (ಬವಸು (“ಬೆವಸಾಯ) 3- - ಇಗ) 

ಬವಸು “ಬೆವಸಾಯ ನೋ. 

ಬವಸ್ಸೆ “ಬೆವಸಾಯ' ನೋ. 

ಬವಸ್ಕೆ (ನಾ). ಬಯಕೆ ; ಅಪೇಕ್ಷೆ ; ಇಚ್ಛೆ ; ಆಸಕ್ತಿ: ಜಿನದತ್ತಾದೇವಿ 
ದಾನಂಗುಡುವ ಬಣ್ಣಾ ಕಾಂ. ಬೆ])ವಸೆಯೊಳ್ಗಾಲವಿತಾ ಕಾಲಮಾರಂಂ ಮನೆ 
ಯೊಳಿ* ಸೂನಂಗಳಂ ಸಂಧಿಸದಿರಿವಿರಿಮಾಚಾರದಿಂದೆಂದು ಪೃಥ್ವೀಜನಕೆಲ್ಲಂ 
ಸಾಜುವಂತೇನೊಗೆದುದೋ ಮಿಗೆ ಮಧ್ಯಾಹ್ನ ಶಂಖಪ್ರಣಾದಂ 
(5ರ೯ೇ, ೦-೬೪); ಭಾರತೀದೇವಿ ತನ್ನಾದರದಿಂದಂ ಪ್ರೀತಿಯಂ ಪುಟ್ಟಿಸುವ 
ಬೆ £ ಬ] ವಸೆಯಿಂದೆಯ್ದೆ ಮಾತಾಡಿದಳ್‌ (ಕಾರಫು. ೩-60). [ವಬಯಸು,] 

ಬವಸೆಗಾಣ್‌ (ಕ್ರಿ). ಇಷ್ಟಪಡು ; ಇಚ್ಛಿಸು ; ಬಯಂಸಂ : ಎನ್ನೆಯ 
ಚಿತ್ತದೆೊಳಿನ್ನು ಮಾಕೆಯಲ್ಲದೆ ಪೆಅತಾವುದುಂ ಪುಗದು ಮಾಣ್ಣೆರ್ದೆಯಂ 
ಗುಜ್‌ಮಾಡಿ ಲೇಸನಲ್ಲದೆ ಪೆಅತಾವುದಂ ಬವಸೆಗಾಣವು ಕಾಮನ ಹಸ್ತಶಾಖೆ 
ಗಳ್‌ (ಲಾತ. ೩-೬೬) - [ಬವಸೆ + ಕಾಣ್‌) 

ಬವಸೆಗೆಯ್‌ "ಬೆವಸಾಯಂಗೆಯ್‌' ನೋ. 

ಬವಳಿ ಬವಣೆ' ನೋ. 

ಬವಳಿಕೆ 'ಬವಣಿಗೆ' ನೋ. 

ಬವಳಿಗೊಳ್ಳು “ಬವಣೆಗೊಳು' ನೋ. 

ಬವಳಿವರಿ (ಕ್ರಿ). ವರ್ತುಲಾಕಾರವಾಗಿ ಸುತ್ತು ; ತಿರಂಗು : ತಾನುಂ 
ಹಿಡಿಂಬೆಯುಮವನ ಬರಿಯ ನರವಿನಡಗಿನಿಡುವಿನೆಡೆಯ ಕೆನ್ನೆತ್ತರೊಳೊ 
ರ್ವರೊರ್ವರಂ ತಳ್ಳಿಆಂದುಂ ಬೊಬ್ಬಿಅಾದುಂ ಬವಳಿವರಿದುಂ ಬಾನಂ 
ಗುಟ್‌ಗೆವಜ*ದುಂ ಸೂಟ್ವರಿದುವಾಡುವಾಗಳುಭಯಬಲಂಗಳ್‌ ಬೆಕ್ಕಸಂ 
ಬಟ್ಟ ನೋಡಿ (ಕಂಶಳಾ- 0೨-086 ಠ). [ಬವಳಿ (ಬವಣೆ) ಪರ್ಮಿ) 

ಬವಿ (ನಾ). ಹಂಟಂ ಸಾವುಗಳಲ್ಲಿ ತೊಳಲುವವನು ; ಭವಿ 


«8 


ಬವಿಸು 


“ಬವಿ - ಭವಿ ಎ ನರಕಜೀವಿ” (ಕರ್ಮಕೋ. ೨೪) ; ಭಕಾರಕ್ಕೆ ಬಕಾರಂ - 
ಆರಂಭ - ಆರಂಬ, ಭವಿ - ಬವಿ, ಭಂಡ - ಬಂಡ (ಕಠುಠ. ೨೩೫ ಪ್ರಯೋ). 
[ “ಸಂ. ಭವಿನ್‌] 

ಬವಿಸು (ಕ್ರಿ). ಹುಟ್ಟು ; ಜನ್ಮತಾಳಂ : ಶಿವನೆ ಬಳಿಕಿಂತಿದಕ್ಕೆಂತೆನು 
ತಲನಸೂಯೆ ವಿವರಿಸಲು ದೇವಪೂಜೆಗೆ ತಂದ ದೂರ್ವೆಯೊಳು ಬವಿಸು 
ವೆನೆನುತ್ತೊಡಂಬಟ್ಟು ದೂರ್ವಾಸನಾದನು ಪದ್ಮಸಂಜಾತನು (ಸ?ಂದಥು- 
೪-8೦). [ಬವ್ಮ * ಇಸ್ಟು) ` 

ಬವ್ವ. ಬವ್ವು. ಬವ್ವತ (ನಾ). (ಮಕ್ಕಳ ವಠಾತಿನಲ್ಲಿ) ಗುಮ್ಮ; 
ಗೊಗ ಯ್ಯ (?) : ಯೌವನವೊದಗಿದಾಗ ಏನೆಂದರು ಅಪ್ಪ ಅವ್ವಣ್ಣ 
ನೆಂದು ನಸುನಗುತ ಗವ್ವಳಿಕೆ ವೃದ್ಧಾಪ್ಯ ಬಂದೊದಗಲು ಇವನ ಬವ ನ 
ತೆರದ ಲಾಡಿಪರೋ ಪ್ರಾಣಿ (ಏರಾಕ್ಮ. ೪6-3).- ಬವ್ವು ₹ ಬವ್ಯ ಬಂದಿತ್ತಲ್ಲ 
ರಂಗಯ್ಯ ಬವ್ವು ಬಂದಿತಲ್ಲ (ಪುಕಂದ. ೪-088 ಶಲ). ಬವ್ವುತ: 
ಹಾವು ಕೊರಳಲಿಟ್ಟು ಹುಲಿಯ ಚರ್ಮವ ಹೊದ್ದು ಸುತ್ತಲಿ ಬರು 
ಬರುತಿದೆ ಬವ್ವತನ ದಂಡು (ಪುರಂದರ. ೪-೧೩೩-೨). [?) 

ಬವ್ವು "ಬವ್ವ' ನೋ. 

ಬವ್ವುತ "ಬವ ಸ ನೋ. 

ಬಷ್ಕಯಣಿ (ನಾ), ಬಹುಕಾಲದ ಮೇಲೆ ಕರು ಹಾಕಿದ ಹಸು: 
“ಬಷ್ಕಯಣೀ ಪ್ರೌಢವತ್ಲಾ - ಈ ೨ ಕಡೆಗಂದಿ” (ಜರಾಯು. 98-009); 
“ಚಿರಸೂತಾ - ಬಷ್ಯಯಣೀ - ೨ ಬಹುಕಾಲಕ್ಕೆ ಈಯಲಾದ ಆಕಳಿಗೂ 
ಈಯಲಾದರೂ ಬಹುಕಾಲ ಹೆರಿಗೆ ಇಲ್ಲದೇ ನಿಂತ ಆಕಳಿಗೂ, ಬಹುಕಾಲಕ್ಕೆ 
೧ ಸಾರಿ ಯಿಯ್ಯುವ ಆಕಳಿಗೂ ಹೆಸರುಗಳು, ಕಡೆಗಂದಿನ ಆಕಳು” 
(ಸಿರ್ಕಾಂಶಿ, ೨೪೩)- [ಸಂ. ಬಷ್ಕಯಣೀ) 

ಬಪ್ಪಿಗೆ, "ಭಾಷ್ಟಿಗೆ' ನೋ. 

ಬಸ್ಕ (ನಾ). ೧. ವಶ; ಅಂಕೆ; ಸ್ವಾಧೀನ ; “ಬಸಂ ವಶದೊಳಂ? 
(ಕರ್ಜಾನಿ. ೫) ; ಆನೆಯಂ ್ಹಸೇದೆಗೆಡಿಸಿ ತನ್ನ ಬಸಕ್ಕೆ ಮಾಡಿ 
ಯೇಜಂಯಂಕ್ಷುಸಮಂ ಪೊಳೆಯಿಸುತ್ತಮುರಸಿಯಲ್ಲಿಗೆ ವಂದು (ಠಡ್ಮಾಕಾ- 
೩೪-೦೬) : ಆಂ ನಡೆ ನೋಡೆ ನೋಡೆ ನೀಂ ಕರಗಿದೆಯೆಂತುಮೆನ್ನ 
ಸುಶರೀರದೊಳಿರ್ದುದು ಜೀವವಿತಾಯೊಡಲ್‌ ಕರಗಿದ;ದಿಲ್ಲದೆನ್ನ ಬಸವು 
ಲ್ಲೊಡಲಿಂದೆವು ಶೋಕದೊಳೀ ಮನಂ ಕರಗಿದುದೆಯ್ದೆ ವಾರದಿರೆಯಿರ್ದೆ 
ಡೆಯಿಂ ಲಲಿತಾಂಗವಲ್ಲಭಾ (6ರಿಪು. ೩-೦0೪) : ತನು ಬಸಮಲ್ತು 
ಮತ್ನಖಗೆ ಮನ್ಮಥನನ್ನನೆನಿಪ್ಪ ತನ್ನುಮಂ ನೆನೆದಪಳೊರ್ಮೆ (ಕಾದಂ. 
ea). ಪಿ. ಸಾಧ್ಯತೆ ; ಶಕ್ಕತೆ : ನೋಲ್ಟಡಿಂತೀ ಪೊಚ್ಚಮುರಿಗುದು 
ರೆಯನೊಳಕೊಂಡ ಕಡಲ ಗುಣ್ಣಿಂದೆಸೆಗುಂ. ಪುಗಲೆಮಗಂ ಬಸಮಲ್ಲು, 


(ಊಮಾಶ್ಮ. ೦೨೧-೨). ಹ. ತಲ್ಲೀನವಾಗಿರುವಿಕೆ; ಪರವಶತೆ: 
ವಿಸುಗುವ ಪೊಸವಸೆಯೊಳಸದಳಮೆಸೆಯೆ. ಬಯಸಿ ಪೊಸಯಿಸಿದ 
ಪೊಸಸುಸಿಲ ಮಂಸಕದ ಬಸದೊಳ್‌ ಬ[ಶಾಕಾಂ. ಪ]ಸದಾಗಿಯುವುಸಿ 


ಯಳೆನಗಸವಸದೊಳೆ ಬೆಸೆದು ಪೋಗಿ (6೦ಫು. 9-03 ನ)- ೪. ಪ್ರಭಾವ ; 
ಶಕ್ತಿ: ಬಲ: ಕೊಳದ ತಡಿವಿಡಿದು ಬೆಳೆದೆಳೆದಳಿರ್ಗಳಶೋಕೆಗಳ ಲತೆಯ 
ಮನೆಗಳೊಳೆ ತೆಅಂಬೊಳೆವಲರ ಬಸದೆ ಸುಲಾವಳಿಗಳ ಬಳಗದ ದನಿಗೆ 
ಕಿನಿಸಿ ಕಿಂಕಿಟಿವೋದಳಿ (ಕಂಶಳಾ. ೩-೪) ; ರುಸುಮಾಸ್ತ್ರಗಜಂ ಬೆಂಕೊಳೆ 
ಬಿಸುಟಂ ಕಡಿಕೆಯ್ಯೆ ತಪಮನೊಳಕೊಂಡಿರ್ದಿರ್ದೆಸೆಯೊಳಡಂಗದೆ ಬಸನದ 
ಬಸದಿಂ ತಲೆದೋಟ?  ತೋಜಿದಿರ್ಕುವೆ) ಕೊಲೆಯಂ (ಅತತ: ೨-೪೬) ; 
ಸಸಿಯಿರ್ದಪನಮವಾಸೆಯ ಬಸದಿಂ ಕಾಣಲ್ಕೆ ಬಾರದಂತಿರೆ ಜಿನೆರಂ 
ವಸುಧೆಯೊಳಿರ್ದಪರಿರ್ದುಂ ಮಿಸುಕುವ ಕಲಿಗಾಲ ದೆಸಕದಿಂ ತಲೆದೋಜರ್‌ 
(ರವತೀ೯ಮ್ಮು,.. 2-099) - ೫. ಅಧೀನದಲ್ಲಿರುವವನು (?) : 
ಶ್ರೀಮನೆನಗಂ ಕ್ರಿಯದ ದೇವ ಬಸದ (ಎಳ. 71, ೪೬೦-೩; ಸಂ. 1000) - 


೬೩೦೮ 


20 


25 


ತೊ 


ಬಸಂತಕುಮರ 


ಬಸಂ ಮಾಡು - ವಶ ಮಾಡಿಕೊಳ್ಳು : ಅಧೀನದಲ್ಲಿಟ್ಟುಕೊಳ್ಳು : 
ಮನಮಂ ನುಡಿಯಂ ಮೆಯ್ಯಂ ತನಗೆ ಬಸಂ[ಫಾಣಂ. ವಶಂ] ಮಾಡಿ 
ಗುಪ್ತಿಗುಪ್ತಂ ಮಂನಿಯೆಂಬಿನೆಗಂ ನೆಗಟ್ಡಿಂ (606. ೬-೨೪); ಎಲ್ಲೆಡೆಗಳುಮಂ 
ತನ್ನಟ್ಟಿದೋಲಗಮಿಟ್ಟುಂಡಿಗೆಗಂ ಬಸಂ ಮಾಡಿದ ನನೆವಿಲ್ಲ ಬಲ್ಲಹಂ ನಿಮ್ಮಡಿ 
ಗಳ ಪೆಸರಂ ಪಲಂಬರಿಂ ಕೇಳ್ದು ಕೆಳೆತನಮಂ ಬಳೆಯಿಸುವಿಚ್ಚೆಯಂಂದೆನ್ನಂ 
ಕಳಿಪಿದಂ (ಕರ್ಮಿಕಾ- ೧೬೪). "ಬಶ' ಪರಾ. [«ಸಂ. ವಶ) 
ಬಸ್ಯ (ನಾ). ವೃಷಭ; ಎತ್ತು : "ಬಸ-ವೃಷ ಎತ್ತು” (ಕದ್ಮಕೋ: 3೪): 
ವಸುಧೆಗೆ ಮುಗಭಾೂರವಾಂವರಿ ಪೆಅತಿಲ್ಲ ಬಸುಜ ಮಗನೆ ದಿಟವೆಂದು 
ಉಸುರುವಂದದಿ ಕೆಲವುತಲಿರ್ದ ಬೆಳ್ಳಿನ ಬಸದ ಕನಸುಗಂಡಳಬಲೆ (ನರಕ. 
00-೪೬) - [ಆಸಂ. ವೃಷ] 
ಬಸಂಗೆಡು, ಬಸಗಿಡು, ಬಸಗೆಡು (ಕ್ರಿ). ೧. ಶಕ್ತಿಗುಂದಂ : ಬಲಹೀನ 
ವಾಗು ; ಬೇಟದ ಸೂಡಿಂ ಬಾಡಿ ಬಸಂಗೆಟ್ಟುದನಿಂದು ನಿಂದು ಕಾಂತಂ 
ಗಟ್‌ಪಿ ಬಟಕಿಯಟ್ಟುವೆವನಿತೊಂದು ಪೊಟ್ಟು ಸೈತಿರ್ಪುದೆಂದು ಸಂತೆಯಿಸಿ 
ದೂದು ಪೋಪವೆನೆ ಮುಯಸ್ಕಾರಡಿಗಳೋಡೆ (ರಾಮಾ - ೨೨-೦೦). ಬಸಗಿಡು ಐ 
೧. 'ಬಸಗಿಡಿಸು ' ಪರಾ. ಬಸಗೆಡು : ೨. ಚಿಂತೆಗೆ ಒಳಗಾಗು : ತನ್ನ 
ಜೊತೆಗೆ ಇರಬೇಕೆಂಬಾಸೆಗೆ ಧರ್ಮದ ಹೆಸರಿಟ್ಟು ಸತಿ ಪಡುತಿಹ 
ಹಿರಿಯಾಯಸ ನೋಡಿದ ರಾಘವ ಬಸಗೆಟ್ಟು (ಉನುತ. 6-0೨). 
[ ಬಸ್ಯ 1ಕೆಡಂ, ] 
ಬಸಂಗೆಯ್‌ (ಕ್ರಿ). ವಶಪಡಿಸಿಕೊಳ್ಳು ; ಸ್ವಾಧೀನಪಡಿಸಿಕೊಳ್ಳು : 
ಕೈಯ ಕೈದುಗಳ ನೀಟತ್ನಾನೆ ಕುದುರೆಗಳಂ ಬಸಂಗೆಯ್ದು ಅವರೊಳ್ಳಟ್ಟರಸು 


ಗಳಂ ಕೈಸೆಅಕಿಗೊಳ್ಳಲು (8ಕವಂ- ೪೦). [ಬಸ್ಯ *-ಕೆರ್ಮ) 
ಬಸಂಗೊಳಿಸು (ಕ್ರಿ). ಇ ಬಸಂಗೆಯ್‌ : ಪಾಳೆಯಗಾರರಂ ಕಾಳಗ 
ದೊಳ್ಗೆಲ್ಹು ನರಸಿಂಹಪುರಂ ವೆೊದಲಪ್ಪವರವರ ರಾಜ್ಯಂಗಳಂ ಬಸಂ 


ಗೊಳಿಸಿ ಪಲವುಂ ಬಿರುದುಗಳಂ ಪಡೆದು (ಮರಾಠ. ೨-೪ ವ). 
[ಬಸ್ಮ 4 ಕೊಳ, 4 -ಇಸ್ಕು] 

ಬಸಂತ, ಬಸವಂತ; ವಸವಂತ (ನಾ). ೧. ಚೈತ್ರ ಮತ್ತು ವೈಶಾಖ 
ಮಾಸಗಳಲ್ಲಿ ಅಂದರೆ ಮಾರ್ಚಿ ತಿಂಗಳ ವಂಧ್ಯದಿಂದ 
ಮೇ ತಿಂಗಳವರೆಗೆ ಬರುವ ಒಂದಂ ಖಂತುವಿನ ಹೆಸರಂ ; 
ವಸಂತವಕಾಸ : * ಬಸಂತಂ, ಸುಗ್ಗಿ. ಹೂವಿನ ಹಬ್ಬಂ_ಈ ೩ 
ವಸಂತಂ " (ಕಕಸಾ. 89-0೬3) ; ಪೊಸತಲರ್ದ ಕೊಸಗು . . . ತಳಿರಿಂ 
ಮಂಸುಕಿದ ನನೆಯಂಪೇಜ್‌ದ ಪೊಸಮಾವುಗಳಿಂ ಬಸಂತಮೆಸೆದಪುದಿದ 
ಜಕೊಳ್‌ (ಅರು. ೧೦-6೩) ;  ವಿಯೋಗಿಜನಮಾರಣಯಜ್ಞಮನೊಲ್ಲೊಡ 
ರ್ಚಿದಾ ಮದನನ ವಎಪ್ರನಂತೆಸೆದುದಿಂತು ಬಸಂತದ ಬಂದ ಮಾಮರಂ 
(ಕುಸುಮಾ. 5-೩೭). ೨.(ಆಲಂ) ಸಂತೋಷಭರಿತವಾದುದಂ : ಆನಂದ 
ದಾಯಕವಾದುದು: ಥರೆ ನಿರ್ದಾಯಾದ್ಯಮೆಂದಾ ಸುಯೋಧನನಾಳುತ್ತಿರೆ 
ಸಂದ ಹಸ್ತಿನಪುರಂ ಸಂತಂ ಬಸಂತಂ ಕರಂ (ಶಂಶರಾ. ೩-೩೨); ಕೆಲ್ಲಂ 
ಗೆಟ್‌ ಯಂದವಿಂದು ನಮರಾವತಿಯನ್ನೆ ಬಸನ್ನವಾಗಳುಂ (ಎಕ. ೪, 56ಸೀ. 
೦೧೬-೩೦ ; 1161), ಸನ್ನ ಮಾಧವಪುರಂ ಸನ್ತಂ ಬಸನ್ನಂ ಕರಂ (ಎಕ. ೪1. 
ಕಡೂರು. ೨೬-೪೪ : 1218). ಬಸವಂತ : ೩. ಓಕುಳಿ: "ಬಸವಂತ 
ಗೊಳಿಸು ' ಪರಾ. ವಸವಂತ : ೧. ವಸವಂತನೈತರಲು ವನಗೊರಡು 
ಜಿಗುರ್ದಪವು (ಕನನೋ ೬-೩೪). ೩. ಕಸವನ ಕಣುಮೆಯಲ್ರಿ. . . ನೆತ್ತರದ 
ವಸವಂತನಂಡ್ಕಾರು (ಕಾಂಸಂ. ೦೪೦.೩೭). ೪. [ಸಂಗೀತ] ಒಂದು ರಾಗದ 
ಹೆಸರು : ರಾಗ. ವಸವಂತ-ಉದಾ: ಭಯ ಭಕ್ತಿ ಕರುಣ ಕಿಂಕುರ್ವಾಣ 
ದಾಸೋಹ ನಯ ಭೃತ್ಯಭಾವ ಸಜ್ಜನ ಸತ್ಯ ಸಮತೆ ಸದ್ವಿನೆಯ ಗುಣನಿಷ್ಟೆ 
ಸಾಹಿತ್ಯ (ಶರಗೋ. ೧೩-೬೨). [ಆ ಸಂ. ವಸಂತ) 


ಬಸಂತಕುಮರ (ನಾ). ಒಬ್ಬಾತನ ಸರಂ : ಬನವಾಸಿಯ 


ಬಸಂತಮಾಸ ೬೩೦೯ 


ಆವೆಸೆಟ್ಟೆಯ ಅಳಿಯ ಬಸನ್ತಕುಮರ ಎಡೆವೊಟಲ್ಲಾಡ ಸಲವುಗೆಯ ಕೊಟ್ಟ 
ಶಾಸನಮ ಪಡೆದು (ಎಳ. ೪, ಸೊರಣ. ೩೭೦೨೨೩; 608) - 
[ಬಸಂತ ಕುಮರ, (ಎಕುವರ,್ಯ)] 
ಬಸಂತಮಾಸ (ನಾ). ವಸಂತಯತುವಿನ ಕಾಲ; ವಂಧುಮಾಸ; ಚೈತ್ರ : 
ಕುಕಿಲ್ವ ಕೋಗಿಲೆ ನನೆದೋಂ” ನುಣ್ರೆಸೆವ ಮಾಮರನೊರ್ಮೊದಲಲ್ಲ 
ದುಣ್ಮುವುಯ್ಕಲ ಪೊಸಗಾವರಂ ಪುಗಿಲೊಳೇನೆಸೆದತ್ತೊ ಬಸಂತಮಾಸ 
ದೊಳ್‌ (ತಂಠತಾ- ೨-೦೨) - [ಬಸಂತ 4 ಮಾಸ್ಕ) 
ಬಸಂತಸಮಯ (ನಾ). ಇ ಬಸಂತಮಾಸ; ವನಸಾಯಂತನ ಮಲ್ಲಿಕಾ 
ಮುಕುಳಕೋಟ್ಮಗ್ರಂಗಳೊಳ* ಕೂಡೆ ನೂತನ ಸದ್ಗಂಧಿಗಳೊಳ* ಮದಾಂಧ 
ಮಧುಪಂ ಪ್ರತ್ಮೇಕಮಳ್ವಾಜುವಾಖ್‌ ನವಾರ್ದ್ರಧ್ವನಿ 
ಪಾಯ್ದೆಣಿಸುವಂ ತಾಯ್ತಾತ್ಮಸೌರಭ್ಯಭಾಜನಸರ್ವಸ್ಥ ್ವಮನೇಂ 
ಸಮಯಂ ಸೌಖ್ಯೆ ೈಕಸರ್ವಸ್ವಮೋ (ಕಾಂಿಪು- ೬-೦೨೪). 


ಪಾಯು 
ಬಸಂತ 


10 


(ಬಸಂತ - ಸಮಯ] 
ಬಸಕ್ಕನೆ (ಅ). ತಕ್ಷಣ ; ಕೂಡಲೆ: ನರ್ಸಿ ಬಸಕ್ಕನೆ ಅತ್ತುಬಟ್ಟಳು 
(vam: 10) . [ಬಸಕ್ಕ್‌ ಡೆ ಅನೆ,] 1% 


ಬಸಗಡಿ (ಕ್ರಿ). ಅಂಕೆ ತಪ್ಪಿಸಂ ; ಹತೋಟಿ ತಬ್ಬಿಸಂ : ಬೇವಸಕೆ 
ಮರುಳ_ನಕ್ಕೆ ಕಳವಿಂಗೆ ಕನಲೈಗೆ ಠಕ್ಕು ಠೌಳಿಗಂ ಬಸಗಡಿದೀಟ್ವ ಕಾಟಕ್ಕಿಸನ 
ದಟ್ಟುಳಿಗಂ ಪುಗದಂತಿರೆಲ್ಲರಂ ಪೊಸಯಿಸಿ ಕಾರ್ತವೀರ್ಯನೆಸಕಬಡದಂ 
ದೊಡದೇವಭ ಪರಂ (86೭. ೩-0೫). [ಬಸ್ಮ ೬ ಕಡಿ) 

ಬಸಗಿಡಿಸು (ಕ್ರಿ). ಶಕ್ತಿಗುಂದಿಸು ; ಬಲಹೀನವಾಗಿ ಮಾಡು : 
ಗುಡುಗೆಸೆದು ಕಿವಿಯೊಡೆವ ಗುಡುಗಾಟದಾರ್ಭಟಂ, ಕಣ್‌ಗೆಡಿಸಿ ಎರ್ದೆಗಿಡಿಸಿ 
ಬಸಗಿಡಿಪ ಮುನ್ನಂ, ಈಳಳಿನ್ನಿರದೆ ನೀವು ಅಡಿಯೆತ್ತಿಮೇಲ೨ಂ (8ರ್ನಪ್ರ- 


೫೩೬-೦೨೩೦) - [ಬಸಗಿಡು ( ಎ ಬಸಂಗೆಡು) * - ಇಸ್ಕು] 
ಬಸಗಿಡು “ಬಸಂಗೆಡು' ನೋ. 
ಬಸಗೆಡು "ಬಸಂಗೆಡು' ಮೋ. ೩6 
ಬಸಗೈ (ಕ್ರಿ). ವಶಮಾಡಿಕೊಳ್ಳು A) ೫ ಧೀನಪಡಿಸಿಕೊಳಂ 


ಮುನಿದಿನಿಯನ ಕಡುಮೊನೆವಾತಿಗೆ ನೊಂದು ಕನಲದೆ ಗಾರುವಡೆಯದೆ 
ತನುಮನೆಗಳ ತನ್ನ ಬಸಗೈದು ದೈನ್ಮವ ಕೊನರಿಃ ತಂಪುಗೂಳಿಪುದು 
(ಹರ. ೩-೨೩) : ಉಸುರ್ಗಂಪಿಗೆರಗುವ ದುಂಬಿಯ ಗಾನವ ಪೊಸವೇದ 
ಪಾರಾಯಣವು ಹುಸಿದು ನೀನಾಡುವ ಸವಿಯೊಗುವಿನಿವಾತು ಬಸಗೈವ 
ಬೀಜಾಕ್ಷರವು' (ಕರ್ನಾಕ. 330). - ([ಬಸ್ಕ 4 ಗೈ ( ಆ ಕೆಯ್‌)) 

ಬಸತಿ “ಬಸದಿ' ನೋ. 

ಬಸದನ (ನಾ). (7) : ಸುರಯಿಯ ಮುಗುಳ್ಗಳೊಳುರುವಳಿದಳಿಪತಿ 
ಬರೆಯಿಸೆ ಬೆರಸುವ ಬಸದನ ಬೆಸನಿರೆ ಸುರತ ಸುರಭಿರಸ ವೆರಿಮಳಮಿಚಿಕಿತರೆ 
ಬೆರಸಿದನರಮಗನೆರಸಿಯೊಳೆಸೆದಿರೆ (9ರ೯ಕೇ. ೬-೪). [?) 

ಬಸದಿ, ಬಸತಿ. ಬಸ್ತಿ, ವಸದಿ. ವಸ್ತಿ, (ನಾ). (ಜೈನ) ಜೈನ 
ದೇವಾಲಯ ; ಜಿನಗೃಹ ; ಚೈತ್ಯಾಲಯ: “ ವಸತಿಃ, 
ಜನಾಶ್ರಯ। ಈ ೨ ಬಸದಿಯ ಹೆಸರು” (ಹತ. 90೩) ;: ಸಿವಮಾರನ 
ಬಸದಿ (ಎಳ. 11, ೪೦೩-೨ ; ಕು. 810) ; ಅರಸನುಮಂ ಮಹಾದೇವಿಯುಮಂ 
ಕರ್ಮಕ್ಷಯಮುಮಕ್ಷಯದಾನಮುಮಕ್ಕೆಂದು ಪರಸಿ ಸ ಪೊಣಮಟ್ಟು 
ಬಸದಿಗೆ ಪೋಪಾಗಳ್‌ (ಶಶ್ನಾರ್‌- ೬6-3೬) ; ವಸುಧೆಗೊಡೆಯನಪಷ್ಟ 
ರಾಮಚಂದ್ರನ ಕತೆಯಂ ವೇಟ?ನೆ ಬಸದಿಗೊಡೆಯರಪ್ಪ ಸುರೇಂದ್ರರ 
ಚರಿತೆಯಂ ಪೇಟ್ಟುದೇಂ ? (ಕಾಶುಕ್ಕ. ೩-೨. ಬಸತಿ : ದೇಗುಲಂ 
ಬಸತಿಯೆ ಜಿನನೆ ತಾಂ ಮೇಗೆ ದೈವವು (5ಸಫ್ರು- ಇಲ) ; ಶಾರದೆ 
ನಿನ್ನೊಳು ವಿದ್ಯಾಕಲೆಗಳಿಂ ಹೋರಿ ಸೋತಂಜಿ ಬಸತಿ (ತಾತಾ. ದಿ]ಯ 
ಸಾರಿದಳಿನೆ ನಿನ್ನ ಜಾಣ್ಮೆಗೆ ಸೋಲದರಾರವನಿಯೊಳು (ಕಣಕಾ. ೨೪-೬೬). 


ಬಸಮಲಾ 


ಬಸ್ತಿ, : ತೆಂಕಲೂ ಹರಿದ ಅವಳೆ ಗಡಿ ಪಡು ಬಸ್ತಿ ಗಡಿ . . . ಯಿಂತೀ 
ನಾಲ್ಕುಗಡಿಯಿಂದ ಒಳಗುಳ್ಳ ಮೂವತ್ತು ಹಾನೆ ಗದ್ದೆಯನೂ ಪಾರ್ಶ್ವ 
ದೇವರ ವಪಡಿಗೆ . . . ಬಿಟ್ಟದು (ಕಣ. 1. 90-೩0: 1417): ಬಸ್ತಿಗಳ 
ನೊಡೆದು ಲಿಂಗಾಗಾರಮೆನಿಸಿ ನತಮಸ್ತಕರ ಬೌದ್ಧರಂ ಭಕ್ತರಂ ಮಾಳಿ 
ವರ ಮಸ್ತಕದೊಳಭಯವಿತ್ತೆ ಸೆದನೇಕಾಂತರಾಮಯ್ಯ 
ಮೇಲಣ ಬಸ್ತಿಯೊಂದು ನೋಡಲು ಉಳಿದುದರಿಂದ ಎಲ್ಲರು ಅಲ್ಲಿಗೆ 
ನಡೆದೆವು (ಕಠತ್ರ- ೬೩-೩೨). ವಸದಿ : ಇವರ್ಗಳ್‌ ಜೀವಸಸನೆಮಾಗೆ 
ನಾಗೂಳ ವಸದಿಗೆ ಕೊಟ್ಟ ಮ [ಣ್ಣು] (63. 11. 8-06 ; 669). ಮಸ್ತಿ: 
ನರಸಿಂಹಸರಸ್ವತಿಗಳ ಜನ್ಮಸ್ಥಳವಾದ ಕಾರಂಜುದಲ್ಲಿಯೂ ಜೈನರ ವಸ್ತಿ 
ಇದೆ (ಮತಾಹಿ. 3೨). 

ಬಸದಿಯಣುಗಿ ಇ (?) : ಅಸವನಾಸ್ತ್ರನನಾ ಶುಭದಿನದೊಳಗಾ ಬಸದಿ 

ಯಣುಗಿಯೊಲವಿಂ ಪಡೆವಂದದಿ ಶಿಶುವಂ ಶಶಿಮಂಡಲಲಲಿತಾನನೆಯರು 
ಮುದದಿಂ ಪೆತ್ತ ಒಸಗೆಗಳಾ ಪುರದೊಳಗೆಳ್ಲುವು ಪಲ ಪಸುರ್ದೊೋರಣ ಪಳಿ 
ಗುಡಿ ಸಂತಸವಜಕಿ ಪೊಸಮುತ್ತಿನ ಬಣ್ಣವುರಂ ಮನೆಮನೆದಪ್ಪದೆ 
ಶೋಭಿಸಿತು (ಈಯಾ. ೨-೩0). (ಆ ಸಂ. ವಸತಿ./ಪ್ರಾ. ವಸಇ ] 

ಬಸದು (ನಾ). ವಶ; ಅಂಕೆ; ಸ್ವಾಧೀನ : ಪೊಸಸ.ಸಿಲ ಮಸಕದ 
ಬಸದೊಳ* ಬಸದಾಗಿಯುಮಸಿಯಳೆನಗಸವಸದೊಳೆ ಬೆಸೆದು 
(ಅರಿತು. ೪-೦೨ ವ) ; ಬಾಲೆಯೆರಂ ಬನದಾಗಿಸಿ 
ಸೀತೆಯಂ ರಾಮಂ ದೂರಿಸಿದಂ ಚಂದ್ರಿಕೆಯಂ 
ಬಾಲಕ್ಕಿಯೇ ತುಹಿನಕಣಂ (ಶಂರಾಮಾ. ೧೦-೪೦) ; 
ನುಮಂ ಬಸದಾಗಿಪ ರಂಭೆಯಾಟವಂುಂ 
ಲಾಜವೆ (ಉನ: 9-04೩) - 

ಬಸನ "ಬೆಸನ್ಮ' ನೋ. 

ಬಸನಗಾಅ (ನಾ). ದುಶ್ಚಟಗಳಿಗೆ ಒಳಗಾದವನು : ಜೂಜುಗಾಣಗೆ 
ಠೌಳಿಗಾಅಗೆ ಬಸನಗಾಜಿಗೆ ಮೋಹಿಸಿದ ಅಸಿಯಳಿಗಿನ್ನು ಬೇಜುಂಟೆ 
ಸಾವು (ಕಂಶ್ರಸಾಂ. 06-04೪). 

[ಬಸನ (ಎ ಬೆಸನ್ಮ) * - ಗಾಅ(<-ಕಾಆ)] 

ಬಸನಿ "ಬೆಸನಿ' ನೋ. 

ಬಸನಿಗ "ಬೆಸನಿಗ' ನೋ. 

ಬಸನಿಗತನ (ನಾ). ದುಶ್ವಟದ ಸ್ವಭಾವವನ್ನ ಹೊಂದಿರಂವಿಕೆ; ಕೆಟ್ಟ 
ನಡವಳಿಕೆಯನ್ನು ಹೊಂದಿರುವಿಕೆ: "ನುಯ್ಬಸನಿಗತನ' ಪರಾ. 

[ ೫ಸನಿಗೆ ( ಎ ಬೆಸನಿಗ) ೪+ - ತನ) 

ಬಸನಿಗೆ (ನಾ). ಇನಿಯಂನನ್ನು ಕಾಣಲು ಅತುರವುಳ್ಳವಳಂ; ವಿರಹಾ 
ತುರೆ : ಬಸನಿಗೆಯರೊಸಗೆ ಮುತ್ತಿನ ಹೆಸಿತಂ ಬೆಳ್ವೆಳಗಿನುರುಳಿ ಬೆಳ್ಡಿಂಗಳ 
ಬೆಳ್ವಸದನಮೆನಲೇಂ ಬಿರಿದುದೊ ಪೊಸಮಲ್ಲಿಗೆ ಜಸದ ಬಿಲ್ಲು ಕುಸುಮಾ 
ಯುಧನಾ (ಉರವ: €-099). [ಬಸನಿಗ ( ಎಬೆಸನಿಗ) + -ಎ್ಯ) 

ಬಸಬಸ (ನಾ). ಒಂದಂ ಅನುಕರಣ ಶಬ್ದ: "ಬಸಬಸನೆ' ಪರಾ. 

ಬಸಬಸನೆ (ಅ). ಬಸಬಸ ಎಂಬ ಶಬ್ದದೊಡನೆ : ಸೋಮ ಮಾತಾಡ 
ಲಾರದೆ ಅಡ್ಡ ಬಿದ್ದು ಹೂವಯ್ಯನ ಕಾಲು ಹಿಡಿದುಕೊಂಡು ಬಸಬಸ 
ಬಸನೆ ಅಳತೊಡಗಿದನು (ಕಾಶೂರು. 8೩೧). ಗ[ಬಸಬಸ + -- ಅನೆ] 

ಬಸಬಸಾವಣೆ (ನಾ). ಬಸಬಸ ಎಂಬ ಶಬ್ದ : "ಆ ಗಾಳಿಯ ಬಸಬಸಾವಣೆ 
ಮಾತ್ರ) ಆ ಶಾಂತತೆಗೆ ಅಷ್ಟಿಷ್ಟು ಭಂಗ ಮಾಡುತ್ತಿತ್ತು (ಹಗಂ. ೩೪). 

[ ಆ ಬಸಬಸ ) 

ಬಸಮಲಟ್‌. ಬಸವಳಿ, ಬಸವಲ್‌ (ಕ್ರಿ). ೧. ಶಕ್ತಿಗುಂದಂ; ಬಲಹೀನ 
ವಾಗು : ಒರ್ವರ್‌ ಯಿಯರ್‌ ನೀರಟಕ್ಕಿಯಿಂದಂ ಕರಂ ಸೇದೆಗೆಟ್ಟು 
ಬಸಮಬ್‌ದಿರ್ದೊರಂ ಕಂಡು (ಠಡ್ಮ್ಕಕಾ. ೦೦೪-೪); ಅಂತೆರಡುಂ 


(ಮದೇತು. ೨೫5-೩) ; 


ಗ್ದ 


ಪೋಗಿ 
ನೆನೆದು 
ಸೇವಿಸಿದ ಚಕೋರಕ್ಕೆ 
ಅಂತು ಸಹಸ್ರಲೋಚನ 
*- ಕುಮಾರನ ಮನಂಬಾಗ 
[ ಇಬಸ್ಮ ] 


ನಸುಸೋಂಕಿಂ 


ಬಲದ 


ಬಸಮು*%ು 


ದಟಂಗಳ್‌ . . . ಕಾದಿ ಬಸಮಬಟ್‌ದು ಪೆಜಪಿಂಗಿ ನಿಂದಾಗಳ್‌ ( ಕಂಕಣ. 
99-40 8). ೨. ಎಚ್ಚರ ತಪ್ಪು ; ಮೂರ್ಛೆಹೋಗು ಇಣ್‌ದು 
ಬಸಮಟ್‌[ಯದೆ] ಬೀಟಿಕ್ವೊರನ್‌ ತೆಅ್‌(ಅ)([ನ] ಮೆಚ್ಚದೊಂ 
(ಎ9. xxiv. 0೯೩-೦೨; ಸು. 886); ಬಸಮಟಕಿವನೆಗಂ ಮನಸಿಜನಿಸೆ 
ನಿನ್ನ ಕೆಲಕ್ಕೆ ವಂದೊಡೆನ್ನಂ ಬಿಡೆ ಬಗ್ಗಿಸೆ ಮಧುವಿಕಾರಿ ಕೋಗಿಲೆ 
ಕಸುಗಣ್ಣ್ಣಿವೆ ನೀಂ (ಬಂಕ. 4-೩6), ಬಸವಳಿ : ೧. ಪೊಜವಡುವ 
ಭೂಪಾಲನಂ ಕಂಡು ಕಂಗೆಟ್ಟು ಮಹಗಿ ಬಸುಅಂ ಹೊಸೆದು ಬಸವಳಿದು 
. - . ಮಿಡುವಿ:ಡನೆ ಮಿಡುಕಿತ್ತು ಪೌರಜನವು (ತಕಳಾ. 4-8): ಬಸವಳಿ 
ದಾಳುಗಳ ದೇವನು ಮಹಾಹವದೊಳಗೆ ಪವಡಿಸಿದ (ಳುರ್ಮಾರ್ರೋ. ೬-೬೦). 
೨. ತಲೆ ತಿರುಗಿ ತುಟಿಯೊಣಗಿ ಕಂಗಳ ಬಳೆ ಮರಳಿ ಬಸವಳಿಯೆ ಸಾರಥಿ 
ತೊಲಗಿಸಿದನಾ ರಥವನು (ಉುಶ್ಮ್‌ರ್ರೋ. 8-೩೩): ಅಸವಸದಿ ಕಣ್ಣೆ ಅದು 
ರಮಣನಿನ್ನೆಲ್ಲಿ ಪೋದನೊಯೆನುತ ಬಸವಳಿದಳು ( *%ರಫು. 6-34). 
೩. ಕುಗ್ಗು; ಕಂಸಿ: ಕುಸುಮಕುಲಕ್ಕೆ ಬಸವಳಿದು ಮಂದಾನಿಳಂಗೆ 
ಮದವುಡುಗಿ ಕಾಮನ ಕಾರಾಗಾರದೊಳಿರ್ಪಂತೆ ಕೇಳೀವನದೊಳಿರ್ಪ 
ಬಾಲಕಿಗೆ ಚಂದ್ರನ ದಾಳಿ . . . ಅಖಂಡಿತಮಾಗೆ (೧ಂ೪. 9-006 2); 
ಪರಶಿವಪದಧ್ಯಾನದನುಸಂಧಾನವೆಡೆವರಿದ ಶಿವಯೋಗಿಯಂತೆ ಸೌಂದರನ 
ಕಾಣದೆ ಪರವೆ ಬಸವಳಿದಳು (ಇ*ಂದಪು- 08-00). ೪. ಕಷ್ಟಪಡು; 
ಶ್ರಮಪಡಂ; ಆಯಕಾಸಪಡು : ಮುಖ್ಪನ ತಂದೆಯ ಬಸವಳಿದ ಬಾಳಿಗೆ 
ಮತ್ತೊಂದು ಉಪಸರ್ಗ ಬಂದು 
ಬಲು ಬಳಲಿ ಬಸವಳಿದು ಬಂದೆ, ಬಾ! (ಳಲ್ಮೋಂ 6-೬). 
೫. ಸಾಯಂ; ಮರಣ ಹೊಂದಂ : ಜವನುಂಡು ಕಾಜದಂದದಿನ 
ವಂದಿರಂ ಕೊಂದು ಜಿನವ ತಾಂ ಬಸವಳಿಯಲುಕವನಂ ವಿಮಾನದಲು 
ವಾಸವನ ಪುರಕೆವೊಯಿದರವೂರಗಣಿಕೆಯರೊಲವಿಂ (ಎಳ. ೪, ಸೊಕಬ. 
೨3೪-9೨; 2839). ಬಸವಟೌ ; ೧. ಕಾದಿ ಬಸವಟ್‌ದ ಸಾತ್ಮಕಿಯಂ 
ಭೂರಿಶ್ರವನತ್ರಮದೊಳ್‌ ನೆಲಕಿಕ್ಕಿ ಗಂಟಲಂ ಮೆಟ್ಟಿ ತಲೆಯನರಿವಾಗಳ್‌ 
(ಕಂಕಳಾ. ೦೦-೦೪೦ ೫); ಸಗ್ಗಿಗರಾಣ್ಮನ ಘನಕರಿಘಟೆಗಳ್‌ ಬೇಸಗೆಯ ಬಿಸರಕ್ಕೆ 
ಬಸವಟ*ದು. ಬಾಯಾಣ್‌, ಮುನ್ನೀರ ನೀರಂ ಕಂಡು, ಪಿಂಡುಗೊಂಡು 
ಬಂದು (ತಿಕ್ಕ. ೩-೬೩); ಬಸವಬಳಿದನೇ ಮರುಳ್ದು ನಮ್ಮ ಕಲಿ | 
(ಅಕ್ಕತ್ಕಾ. 09-33೬), ವಿ. ಇದಿರಾಂತು ಕಾದಿ ಸತ್ತ ವಾಯಸವೀರನಿಕಾಯ್ಯ 
ಮುಮನಲ್ಲಿಯೆ ನೊಂದು ಬಸವಟ್‌ದಿರ್ದ ಬಲಿಭುಗೃಲಪ್ರಧಾನರಂ 
ಕಂಡು (ಕ6550. ೨೦೩-6೪); ಅಂತು ಬಸವಟ್‌ದು ಬೀಟ? ಪೊಯ್ಮುದುಂ 
ಮೂರ್ಛಿವೋದನಂ ಗತಪ್ರಾಣನೆ ಗೆತ್ತು ಮಾಯಾವಿ ಮಗುಟ್‌ ಪೋವುದುಂ 
(ಕಂರಾನಹಿ, 00-3೩ 5). ೪. ಬಜ್‌ ಯ ವಿಷಯದ ಸವಿಗೆ ಬಸವಟಾದು 
ಸೊರ್ಕಿ ಮಯ್ಮಆ್‌ತು ಬೆಜ್ಜಿನೆ ಬೆಜಕಿತು ಮತಿಗಿಡುವೆನೊಮ್ಮೆ ( ೧ಕಗೂ. 
೬೨-೨)- [ ಬಸ್ಸ 4+ ಅಟ್‌] 

ಬಸಮುಜು (ಕ್ರಿ). ಸ್ಥಾ ಧೀನ ತಪ್ಪು : ಕಾಲಡಿಯಿಂ ಕೊರಲ್ವರೆಗಮಿಂದಗಿ 
ಯೆಚ್ಚ ಫಣೀಂದ್ರಸಾಯಕಂ ಕೀಲಿಸಿದಂತೆವೋಲ" ಬಿಗಿಯೆ ಸುತ್ತುವುದುಂ 
ಬಸಮುತ್ತು ಮುಚ್ಚೆ ಕಣ್ಮಾಲಿಗಳಿಚ್ಛೆಗೆಟ್ಟು ಕಪಿಕೇತನನಾಗಳೆ ಮಚ್ಚೆ 
ವೋಗೆ (ತರಾ. ೦೩-೦೪೪). [ಬಸ್ಮ *- ಉಣು] 

ಬಸಯಿಸು (ಕ್ರಿ). ವಶಪಡಿಸಿಕೊಳ್ಳು; ಹಿಡಿತದಲ್ಲಿಟ್ಟುಕೊಳ್ಳು .: 
ಬಸಯಿಸಲಿಂಬುಕೆಯಲೊಳ ಪೊಯ್ಸಲೊಡಯಡಿಸಲ್‌ ಪ್ರ ಮೋದ ಮಂ 
ಪೊಳಯಿಸಲಾಅ*್‌ಸಲ್‌ ನೆರೆದುಮೊಬ್ಬದೆ ಚಿತ್ತ್ರಮುದಾತ್ತಟಚಿತ್ತೆಯಾ 
(ಕಾಂಕಿಫ್ರು. 6-004)- [ಬಸ್ಮ ೬ __ ಇಸ್ಕು) 

ಬಸರಾಯಿ (ನಾ). ಒಂದಂ ಬಗೆಯ ಬಾಳೆ ; ಉತ್ತಮಜಾತಿಯ ಈ 
ಹಣ್ಣುಗಳಲ್ಲಿ * ಬಸರಾಯಿ' ಎಂಬುದನ್ನು ಹಾವು ಮರೆಯಲುುಟೆ ? 


ಓಡಲು). 60). [ *- ಮರಾ. ಬಸರಂ ಈ) 


ಸೇರಿಕೊಂಡಿತು (೫೪. 09) :|. 


೬೩೧೦ 


20 


ಬಸರಿ, ಬಸಿರ್ಕಿ. 


ಬಸಲೆ (ನಾ). 


ಬಸಲೆ, 


ಬಸುರಿ (ನಾ). ೧. ಒಂದು ಬಗೆಯ ಮರೆ: 
“ಬಸರಿ ಪರ್ಕಟೀ ಪ್ಲಕ್ಷೂಹ್ವಂ” °° (ಕಿನ್ತೊಳೋ:- 44-3): ಅತ್ತಿಯ 
ಬಸರಿಯ ಗೋಳಿಯ ಮತ್ತರಳಿಯ ವಟದ ಪಣ್ಮನಡಗಂ ಜೇನಂ ಬಿತ್ತರ 
ಮದ್ಮಮನಾಗೆಂಬುತ್ತಮ ಸಂಸೇವ್ಶ್ಮ ಮೂಲಗುಣವಿಸಾಯೆಂಟಂ೦(ರಠರ್ತಿಕ್ಕು . 
8-043) ; ಬಸರಿಯಿನಶ್ಚಕೋಟಿಕದಳೀದು,ಮದಿಂ ಕುಲ್‌ ಹಸ್ತಿ ಕರ್ಣ 
ದಿಂದೆಸಗುವ ದಂತಿ. (ಇಟು. 9-098). ಬಸಿರ್ಮಿ: ೧. ಸಂಪಗೆ ಬಸಿರಿ ನೇಲಸಿಲೆ 
ಲವಂ ಕೌಂಗು ಸುರಹೊನ್ನೆ ಹೊನ್ನೆಯಿಂದಾ ಬನಂ ಕಣ್ಣೆಸೆದುದು 
(ಶೂರಾ. ೩-೦6), ಬಸುರ್ಮಿ :: ೧. “ ಪರ್ಪಟಕೆನಲು ಬಸುರಿಯಕ್ಕು ” 
(ಶುಂಗಕಾ: ೩೩-೨೦): ಇನವಾರದಂದು ಬಸುರಿಯ ಕೊನೆಯಂ ಕೊಂಡೆಡದೆ 
ಬಟೀ್‌ದು(ಳಸಿ) ಕೆಸಆಳೊಳದಂ ಪೂಟ್ಮನಿತಣಕೊಳಾ ನರವುಲಿಯೆನಿತನಿತು 
ಮವಿರ್ದೆಡೆಯನಣ್‌ಯದಂತಿರೆ ಪೋಕುಂ (ರೋಳೋಶ. ೯-0೩೦) ; ಅರಳಿ; 
ಬಸುರಿಯ ಪಾಲೇಶಜಿಿದ ಕೊಂಬನುಡಿದು ಮಧುವಿಶ್ರಿತದಿಂದಾಳೋಚಿಸ 
ದಿಕ್ಕುವುದಾ(ದೀ) ರೇಟು ದಿನಂಬರ ಹಯಕೆ ಖಾಸವಿನಾಶಂ (6ಕ್ಕಕಾ. 
೧0-8»). "ಕಬ್ಬ ಸಂರಿ' ಪರಾ. ೨. ಜಟಿ ಎಂಬ ವೃಕ್ಷಗಳು ಬೆಳೆದಿರುವ 
ಭೂಮಿ : ತನ್ನಾಳ್ವ ಮುಳ್ಳಿನಾಡ ಕೋಡೂರಲ್ಲಿ ಊರ ಮೂಡಣ 
'ಬಸುರಿಯಂ ರಾಜಗೋವಿಂದನು ಧಾರಾಪೂರ್ವ್ವಕಂ ಮಾಡಿ ಕೊಟ್ಟರು 
(3934: 7-1, 363-0೬: 3182); ಸೆಟ್ಟೆಯ ಕೆ0ಕಿಯ ಮೊದಲೇರಿಯಂ 
ಮೂಡಲು ಬಸುರಿಯ ನಟ್ಟ ಕಲ್ಲು ಗಡಿಯಾಗಿಯಾ ಗಡಿ ಬಡಲು ಗದ್ದೆ 
ಕಂಬ ೧೫೦ (ಎಕ. ೩1, ಹೊಳಕ್ಕೆ. ೦೨೪-೬೦ ; 28089). 


ಬಸಲೈ, ಬಚ್ಚಲ್ಕು, ಬಚ್ಚಲೆ, ಬಸಳೆ (ನಾ). ೧. (ತರಕಾರಿಯಾಗಿ 


ಬಳಸುವ) ಒಂದು ಬಗೆಯ ಸಸ್ಯ: “ಕಂಬಿ, ಮಹೋದಕಾ ಇದು 
ಬಸಲೆ ” (೫೮. 003); ಓಡ ಕುದುರೆಯ ಮೇಲೆ ಮಸಿಯ ಹಲ್ಲಣವ 
ಹಾಕಿ ಬಸಲೆಯ ಹಂಬ ಬಾಯಿಗೆ ಕಟ್ಟಿ (ಳೋಂ೫ಂ- 39-00); ಕುಪ್ಪಿ 
ಸೋರೆ ಬಸಲೆ ನುಗ್ಗೆ ಕುಯಿಕೀರೆ ನಜುನಲು ಹಜುಹೆ ಮೊದಲಾದ ಹಸುರು 
ಸೊಪ್ಪ . . . ಬೇಅ'ಬೇಅಕಿ ಕಡುವಿರಿದು ಹಸನಾಗಿ ಕೊಣಬಂ ಕಾಸಿ ತಾಳಿಸಿ 
ಬದನೆಗಾಯಿಗಳನಿಡುವುದು (ಸೂಕ: 9-೩೭). ವಿ. ಬಾಯಿಂಯಲ್ಲಿ 
ಏಳಂವ ಬೊಕ್ಕೆ,-ಗುಳ್ಳಿ; ಬಾಯಿಹಂಣ್ಣು : ಕ್ರಿಮಿಕುಲಮುರ್ಬುಗಾ 
ಮೇ ನೊಳಮೋಫ!ಮೆನೆ] ಬಾಯ ಬಸಲೆಯುಂ ಸಂಭವಿಣಂ 
(ಇರುವ: ೦೫-೪೬): ಹೊಮ್ಮುಗಳು :-ಇದಂ ನಿಂಬೇಹುಳಿಯಲ್ಲಿ ತೇದು 
ತೊಡೆಯಲು ಬಾಯ ಬಸಲೆ(?) ಮಾಣ್ಣುಂ (6ಎ: ೪). ಬಚ್ಚೆಲ್ಲು : 
೧. ' ಕಾವುಬಚ್ಚಲಂ ' ಪರಾ. ಬಚ್ಚಲೆ : ೧. " ಕಾವುಬಚ್ಚಲೆ | 


ಪರಾ. ಬಸಳೆ: ೧. ಉಪೋದಿಕೆ (ಬಸಳೆ)ಯು ಮದನಾಶಕವು 
(ಅಪಾಂಗ: ೦೬-6೨); ಬಸಳೆಸಪ್ಪ ಮೆಣಸಿಗೆಸಪ್ಪು ತೊಗರಿಬೇಳೆ 
ಕಡಲೆಬೇಳೆ . . , ಇವಿಷ್ಟು ಶೋಣಿತವಾತಕ್ಕೆ ಶಮನ (ತ್ತಾ ಕೂ: ೩-೩); 


ಬಸಳೆಯ ಚಪ್ಪರ ನಿಜವಾಗಿಯೂ ದೊಡ್ಡದಿತ್ತು, ಅತ್ತಿತ್ತ ಬಸಳೆಯ 
₹ುಡಿಗಳು ನೇತಾಡಿಕೊಂಡಿದ್ದುವು (885. 0೫9). ೨. ಬಿದ್ದು ನಾಲಗೆ 
ಬಾಯ ಬಸಳೆಗಳೆದ್ದು ನಡೆನುಡಿಯಡಗಿ . . . ಹಲುಗಡಿದೆದ್ದು ಕಣ್ಣು 
ಗಳುಸುರು ಭೋರಿಟ್ಟುದ ಕೇಳುತಲಿಹನು ನರನೀ ಪರಿಯ ಮರಣದಲಿ 
(ಕ್ರ್ನಾಕ: 6-೬೩) - 

ಬಸಲೆಯ ಬಾಡು - ಬಸಲೆಯ ಸೊಪ್ಪಿನಿಂದ ತಯಾರಿಸಿದ ವ್ಯಂಜನ 


ಪದಾರ್ಥ : ಮಸಣದ ಒೂದಿಯಂ ತಳಿದರೋ ತಲೆಸೇಸಿಗೆ 
ಮಿಂಡರೊತ್ತೆಯೇಂ ಬಸಲೆಯ ಬಾಡೊ (ಸೂಸು. 6-980). 

[ ದೇ.8 ತಮಿ. ಪಚಳ್ಳೆ, ಪಚಿರಿ ಪಯಿರಿ, ವಚಲೈ, ವಚಳ್ಳಿ. 
ವಯಲೈ; ಮಲ, ಪಚಳ, ಪಸಳ, ವಸಳ, ವಯಲ್ಯ ತುಳು, ಬಸಲೆ, 


ಬಚ್ಚಲೆ, ಬಚ್ಚಳೆ; ತೆಲು. ಬಚ್ಚಲಿ] 


(?) : ಕೊಂಡೆಗಿತ್ತಿಯರು ಎಕ್ಕಸೆಕೈಯರವರವರುಗಳ: 


ಬಸವ 


ನಕ್ಕು ಬಸಲೆಯರುಗಿದು ತಿಂಬಾ ರಕ್ಕಸಿಯರಾಶಾಪಿಶಾಚಿಯರಿಚ್ಚೆ ಗಾಶಿಯರು 


(ಬಸಫು. ೪೦-೫೨). [?] 
ಬಸವ (ನಾ). ೧. ಗೂಳಿ; ಹೋರಿ: “ಉಕ್ಷಾ. ಭದ್ರಃ 
ಸಳಿರಭೇಯಃ , ಗೌಃ ೨೯ ಎತ್ತುಗಳ ಹೆಸರು, ಬಸವನಿಗೂ ಹೆಸರು, 


ವೃಷಭ ” (ಸಿರಾ ಂತಿ- ೨೪೨); ಬಸವಂ ಸತ್ತಿರ್ದಡೆ ಸಂತಸದಿಂದಂ ಮಾಸಿ| 
ಪೂಜಿಸುತೆ ಭಂಡಿಯಾಳೇಅ*ಸಿ ಸುತ್ತಿ ಪೂಗಳಂ ಪಾಡಿಸುತೆ ಕೊಂಡೊಯ್ದು 
ಪೂಟ್ಲುವಿನಾವರ್ಮೂ ಢರಿ್‌ (ಸಮಶ- ಅನುಂಂರ ೩6೦); ಕೊಳನಂ ತಾವರೆಯಂ 
ತಳಿರ್ತ ವನಮಂ . . . ಬಸವನಂ ಬೆಳ್ಳೆಕ್ಕಿಯಂ . . ೬ ದೇವರ್ಕಳಂ 
ತುಂಬಿಯಂ ತಿಳಿಯಲ್‌ ಸ್ವಪ್ನದಿ ಲೇಸು (ಸೋಮೇಶ. ೬೪); ಬಸವನ ಹಿಂದೆ 
ಬಾಲ (ಗಾರು. ೨. ಶಿವನ ಎಾಹನವಾದ ನಂದಿ; ವೃಷಭ : 
“ಬಸವನೆನೆ ಗೊಂದೆಯೆನೆ ಚಾರುತರ ವೃಷಭನೊಳ್ವೆ ಸರಕು” (ಕನ್ಮಿಮಂ- ೬)- 
೩. ದೇವತೆಗಳ ಪಿ ೀತ್ಯರ್ಥವಾಗಿ ದೇವಸ್ಥಾನಗಳಿಗೆ ವಿಸಾಸಲು 
ಬಿಟ್ಟ ಗೂಳ್ಳಿ__ಹೋರಿ : ಬೀದಿಯ ಬಸವಂಗೆ ದೇಗುಲದ ಪಶುಎಂಗೆ 
ಹುಟ್ಟಿದ ಕಲು ಹೋರಿಗಳು ಬಸವಗಳಪ್ಪುವೆ ಲಿಂಗಮೂದ್ರೆಯನೊತ್ತ 
ದನ್ನಕ್ಕರ (ಕನ್ನ. ಕ: ೦೪-೪೨೫೪): ದೇವರ ಹೆಸರಿನ ಮೇಲೆ ಬಿಟ್ಟ 
ಬಸವ, ` ಬಸವಿಗಳು ಕಾಲಗತಿಯನ್ನು ಹೊಂದಿದರೆ ಅವುಗಳನ್ನು ಕೊಂಬು 
ತಮಟೆ ವಾದ್ಕ ಸಮೇತ ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿ ಅದರ 


ಮೇಲೆ ಗಿಡವನ್ನು ನೆಡುತ್ತಿದ್ದರು (ಹುಲ್ಲ ಪ: to). ೪. ಶಿವನ 
ಪ್ರಮಥಗಣದಲ್ಲಿ ಒಬ್ಬ : ಆ ಪ್ರಣವಸ್ವರೂಪರಂದ ಬಸವಾದಿ 
ಅಸಂಖ್ಯಾತ ಪ್ರವುಥಗಟಣಂಗಳು . . ನಮಸ್ಕಾರವ ಮಾಡೆ] £0 


(ಘನವ- 33-೪೩). ೫. ವೀರಶೈವಧರ್ಮಪ್ರವರ್ತಕ ಮತ್ತು ಪ್ರಸಿದ್ಧ 
ವಚನಕಾರನಾದ ಒಬ್ಬಾತನ ಹೆಸರು ; ಬಸವಣ್ಣ: ಬಸವನಿರವ 
ನಅ್‌ದು . . . ಬಸವನ ಬಯಲ ಎಚಾರವ ಶಿಳಿದು ಭ್ರಮೆಯನಳಿದು 
ಆನು ಬದುಕಿದೆನಯ್ಯಾ (ನ೯೦ವ- ಕ. ೨೩-೬೪; ದೇವ ಮಮಗುರು ಲಿಂಗ 
ಜಂಗಮದೇವಯೆನುತಂ ಬಸವನಾ ಪ್ರಭುದೇವರ ಶ್ರೀಪಾದಪದ್ಮಕ್ಕರ್ಚ 
ನೆಯ ಮಾಡಿ (ಇಸಫು. 6-0)- ೬. (ಆಲಂ) ಗೂಳಿಯಂತೆ ತಿರುಗಂ 
ವವನು; ಗಂರಿಯಿಲ್ಲದೆ ಸಂತ್ರವವನು: (೪. 

ಬಸವತೃಣ - ದೂರೇ; ದರ್ಭೆ (?) : ಹಸುಮಕ್ಕಳಾಗಿ 
ಕುಳ್ಳಿರ್ದ ಹರ ಹರಿಯಜರಿಗೆ . . . ಮೂವರೆನ್ನ ಸುತರಾಗಿಯೆನೆ 
ಶಶಿಧರಂ ಯಜ್ಞ ಕರ ದೂರ್ವಿಜಂ ದೂರ್ವಾಸವೆಸರಾದವೊಲು 
ಬಸವತೃಣಕೆ ಪೆಸರಿಟ್ಟವನ ಚರಣಾಂಬುಜಕ್ಕೆ ಶರಣು (08೫೦. ೩೩-೩೩): 
ಬಸವನ ಕಣ್ಣು ಎ ಕಣ್ಣಿನ ಅಂತರ್ದ್ರ್ರವವನ್ನು ಶೋಧಿಸಂವ 
ಜರಡೆಯಲ್ಲಿ ಉಂಟಾಗುವ ದೋಷ; ಕಣ್ಣಿನ ಒಂದಂ ಬಗೆಯ 
ರೋಗ : ಬಸವನ ಕಣ್ಣುಗಳು ಇಗಲೂ ಗು ಕಠಿನ ಸಮಸ್ಯೆಯಾಗಿಯೇ 
ಉಳಿದಿದೆ (ಏಮ್ಮದ್ಧ- ೭ಇ)- ಬಸವನ ಕೊಂಬನ ಹುಳ- ತಲೆಯ ಮೇಲೆ 
ಕೊಂಬಿನ ಆಕಾರದ ರಚನೆಯಿರುವ ಒಂದಂ ಬಗೆಯ ಹುಳು: 
ಶಂಬುಕ : (4). ಬಸವನ ಕೋಡಿನ ಹುಳ ಬಸವನ ಕೊಂಬಿನ ಹುಳ : 
(4). ಬಸವನ ನೋಂಪಿ - ನಂದಿಯನ್ನು ಕುರಿತಂ ಆಚರಿಸುವ 
ವ್ರತ- ನೇಮ : ಬಸವನ ನೋಂಪಿಯನ್ನೋಂತು ಧೈರ್ಯದಿಂದೆ 
ಚಿತ್ತಜಾರಿಯನೊಲಿಸಿ ಗಂಡನಸುವಂ ಪಡೆದು (ಕೆಂಘ್ರ. 88-98). ಬಸವನ 
ಪೂಜೆ - ಬಸವನ ನೋಂಪಿ : ಹಸುಮಗಳು ಚನ್ನವ್ವ ಬಸವನ 
ಪೂಜೆಯ ಮಾಡಿ ಬಸವಂತಿ ಎಂಬ ಮನೆ ಮಾಡಿ. . , ನಿನ್ನಯ ಪ್ರಾಣ 
'ಪಡೆದವಳು (8ಗೀತೆ. ೦೨೦). ಬಸವನ ಬಿಡು, ಬಸವ ಬಿಡು ಇ ದೇವರ 
ಹೆಸರಿನಲ್ಲಿ ಹೋರಿ, ಕಂದುರೆ, ಕಂಠಿ ಮೊದಲಾದುವುಗಳನ್ನೂ 
ವಿಾಸಲಾಗಿ ಬಿಡಂ ; ಆ ಕುದುರೆಯನ್ನು ಗೊಂಡೇನಹಳ್ಳಿಯ ಶನಿ 
'ಮಹಾತ್ಮನ ದೆಳೆವಸ್ಥಾನಕ್ಕೆ ಬಸವನ ಬಿಟ್ಟಿದ್ದರು (ಕಕ್ಕೂರು. ೩೦೨); 


30 


೬೩೧೧ 


ಬಸವನ ಗಿಡ 


ನಮ್ಮ ದೇಶದಲ್ಲಿ ದೇವಸ್ಥಾನಗಳಿಗೆ ಗಂಡೆತ್ತನ್ನು "ಬಸವ" ಬಿಡುತ್ತಾರೆ 
(ರಾತ್ರ. 11, ೬೬೪). ಬಸವನ ಮುದ್ರೆ ೩ ದೇವಸ್ಥಾನಗಳಿಗೆ ಮಾಸಲು 
ಬಿಡುವ ಮೊದಲು ಹಾಕುವ ಮುದ್ರೆ,-ಠಸ್ಸೆ : ಹೊದ್ದಿ ಮೆಲ್ಲನೆ 
ಸನ್ನೆ ಮಾಡಿ ಕರೆವ ಈ ಬುದ್ಧಿಯು ಒಳ್ಳೇದೇನೆ ಗೋಪಿ ಮುದ್ದು ಮಾಡಿ 
ಸಾಕಿ ಮಗನಿಗೆ ಬಸವನ ಮಂದ್ರೆಯ ಒತ್ತಿದ್ಯೇನೆ (ಶ್ರರಂದ. ೩-೨೦೬-೩). 
ಬಸವನ ಮುದ್ರೆ ವರಹ ಇ (ಬಸವನ ಮಂದ್ರೈಯಂನ್ನ್ನಿ ಹೊಂದಿರುವ) 
ಐದು ರೂಪಾಯಿ ಬೆಲೆ ಬಾಳುವ ಒಂದು ಚಿನ್ನದ ನಾಣ್ಯ: (೪. 
ಬಸವನ ಹುಳು - ಬಸವನ ಕೊಂಬಿನ ಹುಳು : ಎವರ್‌ಗ್ಲೈ ಡ್‌ 
"ಹದ್ದುಗಳು ಬಸವನ ಹುಳುಗಳನ್ನು ಮಾತ್ರ ತಿನ್ನುತ್ತವೆ (ಶಿ. ೩೨); 
ಅವಳು ಹೋದ ಜನ್ಮದಲ್ಲಿ ಬಸವನ ಹುಳು ಆಗಿದ್ದಿರಬೇಕು ! 
(ಕಾಂತ೦ಾ- ೨೪೪). ವ ಸಂ. ವೃಷಭ: / ತೆಲು. ಬಸವ) 

ಬಸವಂತ “ಬಸಂತ' ನೋ. 

ಬಸವಂತಕಲ್ಲು (ನಾ). ಬಸವನ ಗುರುತಿರುವ ಕಲ್ಲಂ (?): 
ಅಲ್ಲಿ ಬಹ ವರ್ತ್ತನೆಯನು ತುಳುವೇಶ್ವರದೇವರಿಗೆ ನಡೆಸಿ ಬಹುದು 
ದೇವರ ಬಸವಂತ ಕಲ್ಲ ಮುಂದೆ ನಾಲ್ವರು ನಾಲ್ವಾಡರು ನಡಸು 
ವಂಥೂ ಸೀಮೆ ಸ್ವಾಮ್ಮಉು (Au: 38-11, 9೪೩೭-೦೪; 1456). 

(ಬಸವಂತ, (- ಬಸವ)-- ಕಲ್ಲು (<ಕಲ್ಮ್‌)] 

ಬಸವಂತಗೊಳಿಸು (ಕ್ರಿ). ಓಕುಳಿ ಎರಚು : ಜೋಡು ಜರಿದು 
ಬಿತ್ತರಿಸಿದುವಂಬುಗಳು  ಮೆಯ್ಕೊಳು. ಬಿಸಿನೆತ್ತರ ಬಸವಂತಗೊಳಿಸಿ 
(ಮೋಶಹತ- ೩೮-೩೨). [ಬಸವಂತ (ಎ ಬಸಂತ) *- ಕೊಳ್ಳ -ಇಸ್ಕು] 

ಬಸವಂತಿ (ನಾ). ೧. ಬಸವಿ: ಸೂಳಿ: ನೀನು ಬಸವಂತಿ ಇರುವೆ. 
ಯಾರಿಂದ ಆಯಿತು ಹೇಳು . . .ಎಂದು ಬೆದರಿಕೆ ಹಾಕಿದರು (ಹೊಂಪು. ೩೦). 
ವಿ. (2) : ಹಸುಮಗಳು ಚನ್ನವ್ವ ಬಸವನ ಪೂಜೆಯ ಮಾಡಿ ಬಸವಂತಿ 
ಎಂಬ ಮನೆ ಮಾಡಿ . .. ಚನ್ನವ್ವ ನಿನ್ನಯ ಪ್ರಾಣ ಪಡೆದವಳು 


(ಆಗೀಕೆ. ೦೨30). [ಆ ಬಸವಿ 9] 
ಬಸವಡು (ಕ್ರಿ). ವಶವುಗಂ ; ಅಧೀನವಾಗು : ಬಸವಟ್ಟುದು ಚಿನ್ನ 
ಪಟ್ಟಣಂ ಪೊಸತಾಂಧ್ರಂಗೆ ಪೊದಟ್ಲುದಿಟ್ಟಣಂ  ಅಸಿದಾದುದವಂಗೆ 
ಮಂಗಲಂ ಬೆಸದಿಂ ಪಿಂಗಿತು ನಾಗಮಂಗಲಂ (ಕವ. ೨-೭೭). 
[ಬಸ್ಮ 4ಪಡ್ಗು] 


ಬಸವಡೆ (ಕ್ರಿ). ಇ ಬಸವಡು : ತುರುಕರ ಬಸವಡೆದಾ ದುರ್ಗವಿಟ್ಟೊಡೆ 
ಪಿರಿದರಯಸ ಮುಂದಕಹುದು (ಕಂನವಿ. ೦೬೨೩೩) - (ಬಸ್ಮ+ಪಡೆ,] 

ಬಸವಣ “ಬಸವಣ್ಣ ನೋ. 

ಬಸವಣ್ಣ, ಬಸವಣ (ನಾ). ೧. ಎತ್ತು; ಹೋರಿ: ಬಸವಣ್ಣ ಭೂವಿಂ 
ಉಳುತ್ತಾನೆ, ಭೂಮಿತಾಯಿ ಬೆಳೆ ಕೊಡುತ್ತಾಳೆ (ಕಶಫು. ೨-6೨); 
ನಮ್ಮೂರಿನ ರೈತರ ಮೇಲೆ ಬೀಳುವುದಕ್ಕಿದ್ದ ಅನೇಕ ವಿಧವಾದ ಕತ್ತಿಯ 
ಪೆಟ್ಟುಗಳಿಗೆ ಕಾಲುನಡೆಯು ಬಲವಾದ ಸುರಾಣಿಯಾಗಿದ್ದಿತು. ಆದ್ದರಿಂದಲೇ 
ಕೆಟ್ಟರೂ ಬಸವಣ್ಣನಿಂದ, ಬದುಕಿದರೂ ಬಸವಣ್ಣನಿಂದ ಎಂದು ಅನ್ನು 
ತ್ತಿದ್ದರು (ಹುಟ್ಕಶ- ೩೦). ೨. ಶಿವನ ವಾಹನ ; ನಂದಿ: ನಮ್ಮ 
ಮನೆಯ ಹತ್ತಿರ ಬಸವಣ್ಣನ ದೊಡ್ಡ ಗುಡಿ ಇದೆ (ಕತಿ). ೩, 
ವೀರಶೈವಧರ್ಮಪ್ರವರ್ತಕನೂ ಪ್ರಸಿದ್ಧ ವಚನಕಾರನೂ ಆದ 
ಒಬ್ಬಾತನ ಹೆಸರಂ : ಬಸವಣ್ಣನ ಮನೆಯ ಮಗಳಾಗಿ ಬದುಕಿದೆನಾಗಿ 
ತನ್ನ ಕರುಣಭಕ್ತಿ ಪ್ರಸಾದವ ಕೊಟ್ಟನು (ಕುಹರೇ- ೪. ೩6-06); ಎನ್ನುವಂ 
ಪದುಳದೊಳಿರಿಸಿ ಪೊರೆ , . . ಕಲಿಯುಗದೆರಡನೆಯ ಮುಕ್ಕಣ್ಣ ಬಸವಣ್ಣ 
(ರಫಿ. 0-69). ಬಸವಣ : ೩. ಸೊಕ್ಕಿ ಬಸವಣನೆನ್ನ ಮೂರಿಗೆ[ಕಾಕಾಂ. 
ಮಾತಿಗೆ] ಸಿಕ್ಕಿದನಲಾ ಎನುತ (€ಸಫ್ರು. ೩೦-೦೪. [ಬಸವ*-ಅಣ್ಣ್ಯ] 

ಬಸವನ ಗಿಡ (ನಾ). ಒಂದು ಬಗೆಯಂ ವಂರ ; ನಂದಿ: “ತುನ್ನಃ 


ಬಸವನ ಹತ್ರೆ 


. ನಂದಿವೃಕ್ಷಃ. ೬ ನಂದಿ ಎಂಬುವ ಮರದ ಹೆಸರು, ಬಸವನ ಗಿಡ” 
(ಸಿರಾಂಕಿ- ೧೪೦). [ಇ ಬಸವಗಿಡ ( < ಗಿಡು)) 
ಬಸವನ ಪತ್ರೆ (ನಾ)- ಗರಿಕೆ. ಬಿಲ್ವ ಮಂಂತಾದ ಎಲೆ; ಎಸಳಂ : 
ಕಣದಲ್ಲಿ 'ಶಂಕರಗಂಡ'ನ ರಾಸಿಯ ಸತ್ತಲೂ ಬಸವನ ಪತ್ರೆಯ 
ಬಣವೆಗಳ ಕೋಟೆಕಾವಲು (ಆಳು. 340). [ಆ ಬಸವ -. ಪತ್ರೆ) 
ಬಸವನ ಪಾದ (ನಾ). ೧. ಒಂದು ಬಗೆಯ ಸಸ್ಯ ಮತ್ತು ಅದರ 
ಹೂವು; ಬಸವನ ಪಾದ, ಸುಳಿಆಚಲು (ಕ್ಕೂ 80. 0೨-೨೦೪); ಬಸವನ ಪಾದ 
ಗಂಟೆಹೂ, ತುಂಬೆ ಮತ್ತು ಚೆಂಡುಹೂಗಳನ್ನು ಅಂದವಾಗಿ ಜೋಡಿಸಿ 
ದ್ವರು (೪ಠತ್ಯ. 1, ೩6). ೨. ಒಂದು ಬಗೆಯ ಮರ : ಬಸವನ 
ಪಂದ, ವಿಸ್ತಾರವಾಗಿ ಬೆಳೆಯುತ್ತದೆ. ಕಟ್ಟಿಗೆಯ ಕೆಲಸಕ್ಕೆ ಬರುವುದಿಲ್ಲ 
(ಕಾಗ. ೪೪). ೩. ಒಂದು ಬಗೆಯು ಜೋಳ : ಬಸವನ ವಾದ, 
ಫ್ರಲ್ಲರ , .. ಕೊಡಮೂಕನ ಜೋಳ ಈ ಯೆಂಟು ಜಾತಿ (ಯೋಳ)ಗಳನ್ನು 
. . ಬಿತ್ತುವರು (ಳಳಾಗೆ- ೨೩೦). (ವ ಬಸವ ಪಾದ) 
ಬಸವನ ಸುಳಿ (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರ ಹೂವು: 
ಇರುವಂತಿಗೆ ಬಸವನ ಸುಳಿ ಪರಿಮಳಿಸುವ ಪಚ್ಚದವನ . . . ಬಂದುಗೆ 
ಪರಿಪರಿಯ ಸುಗಂಧಕುಸುಮದಳಕುಳವಿಂರ್ಕುಂ ೬-೪೬). 
[ಇ ಬಸವ 4 ಸುಳ್ಳಿ (ಆ ಸುಲಿ) 
ಬಸವನ ಹಳ್ಳಿ (ನಾ). ಒಂದು ಊರಿನ ಹೆಸರಂ : ಮಣ್ನಂ ಬಳಸಿದ 
ಪ್ರಭುಗಳ್‌ ಪೆರ್ಮ್ಮಾಡಿಗಾಮುಣ್ಣ ಮುಗುಳಿಯ ನಾಗಯ್ಯ ಬಸವನ ಹಳ್ಳಿಯ 
ಬಸವಯ್ಯ (ಎಳ.೩೪, ರೇಊಕು. ೩೦೮-೦೧; 971).p ಇದು "ಬಸವನ ಪಳ್ಳಿ' 
ಎಂಬುದರ ಅಪಲಿಖಿತವಿರಬಹುದೆ? (ವ ಬಸವ4ಹಳ್ಳಿ (ಎ ಪಳ್ಳ)? 
ಬಸವಯ್ಯ (ನಾ). ಒಬ್ಬಾತನ ಹೆಸರು; ಪೊಜ್ಜುನ್ಹದ ಬಾರಾನ್ಹರವಯ್ಯ 
ತಗಡೂರ ಕೆಳೆಯ ಕಾಳೆಗದೊಳೆ ಬಸವಯ್ಯನ ಮನ್ನೆ ಕಾದಿ ಸತ್ತು 
ಸಗ್ಗೆಯದ (ಎಕ. ಸ, ಬೌರಿಂಗ್‌. ೪೪-೭: ಸು. 960); ವುಣ್ಮಂ ಬಳಸಿದ 
ಪ್ರಭುಗಳ ಪೆಮ್ಮ್ಮಾಡಿಗಾಮುಣ್ಣ ಮುಗುಳಿಯ ನಾಗಯ್ಯ ಬಸವನ 
ಹಳ್ಳಿಯ ಬಸವಯ್ಯ (ಎಕ. ೫೪, ರೇಲೊರೊ. ೩೦6-೦೦ ; 971). 
[ ಬಸವ * ಅಯ್ಕ್ಯ ] 
ಬಸವಸೆಟ್ಟಿ (ನಾ). ಒಬ್ಬಾತನ ಹೆಸರು: ಬಸವಸೆಟ್ಟಿಯ ಮಗಂ ಚಬ್ಬಿಸೆಟ್ಟಿ 
ನಭವಖರುಗಸೆಟ್ಟಿಯ ದೊಗ್ಗಬ್ಬೆಯ 


ಸ 
ಬಸವಸೆಟ್ಟಿ 


( ಹಂಿಷ್ಮಿರ. 


(ಎಕ. 1೫, ರೊಡ್ಮಬ. ೯-೩; 916): 
೨ಗಂ ಸುಪುತ್ರಂ ಪುಟ್ಟಿದ (ಎಳ. 111 (8), ಹೆಗ್ಗಡ, ೬6-೯; 
1020) - [ಬಸವ + ಸೆಟ್ಟಿ) 


ಜಸವಳಿ 'ಬಸಮಖಬಟ್‌' ನೋ. 


೬೩೧೨ 


10 


16 


36 


80 


ಬಸವಳಿಸು (ಕ್ರಿ). ಆಯಾಸಗೊಳ್ಳುವಂತೆ ಮಾಡು; ಬಳಲಿಸು; ದಣಿಸಂ; |` 


ಬಸು.೪ಿನದೆ . , , ಹಸಗೆಡಿಸದೆ ಹುದುಗಿಸದೆ ಬಸಿಅಕೊಳು ಬಂದ ಪೆಣ್ಮಕ್ಕಳ 
ಮಜುಕವ ಸೊಳಸೆಯರೆದೆಯೊಳೆಸಗುವುದು (ಹರಂ. 
ತರಂಗಗಳು ಮುತ್ತಿ ಬಸವಳಿಸಿದವು (80೦8. 6೬). 
[ಬಸವಳಿ (ಎ ಬಸಮಬಳ) 4 ಸು] 
ಬಸವಟಿೌ 'ಬಸಮಟ್‌' ನೋ. 
ಬಸವಿ (ನಾ). ೧. ದೇವರ ಹೆಸರಿನಲ್ಲಿ ದೇವಾಲಯದ ಸೇವೆಗಾಗಿ 
ಮಾಸಲಂ ಬಿಟ್ಟ ಹುಡುಗಿ; p ತಂದೆತಾಯಿಗಳಂ ತಮಗೆ ಒದಗಿದ 
ಯಾವುದೋ ದುರ್ಭರಸಂದರ್ಭದಬಲ್ಲ ತಮ್ಮ ಮಗಳನ್ನು ದೇವರಿಗೆ 
ಅರ್ಪಿಸಿಂವುದಾಗಿ* ಹರಕೆ ಹೊತ್ತು ಚಿಕ್ಕಂದಿನಲ್ಲಿಯೇ ಮಾಸಲು 
ಬಿಡುತ್ತಾರೆ. ಈ ದೇವದಾಸಿ ಸಂಪ್ರದಾಯವು ಪ್ರಾಚೀನವಾದುದು. 
ಕೆಲವು ಕಡೆ ಇಂತಹವರನ್ನು 'ದೇವದಾಸಿ'ಯರಿಂದೂ `ಜೋಗಿತಿ' 
ಯಂೆಂದೂ ಕರೆಯಂತ್ತಾರೆ. ಇಂದಂ ಈ ಪದ್ಧತಿಯಂ ಶಿಥಿಲ 
ಗೊಂಡು ತನ್ನ ಗೌರಎವನ್ನು ಕಳೆದುಕೊಂಡು ಹೀನಾಯದ ಸ್ಥಿತಿಗೆ 


೪೨೨೫೩): ವಿಚಾರ 


40 


46 


ಬಸಿ, 


ಇಳಿದಿರುವುದನ್ನು ಕಾಣಬಹಂದಂ : ಹಾಡುವ ಮಹಾದೇವಿ ತಾಳದ 
ವಾಕಜ್ಜಿ ದೇವರ ಬಸವಿಯರು (ಎಳ, ೩1. ಗುಣ. ೨೯-೪೬; 1470); 
ಬಸವಿಯರೊಳು ಪಾತಕಿನಿಯರೊಳು ಮತ್ತಸತಿಯರೊಳು ಕೆಳೆಗೊಳದೆ 
ಪೊಸತಿಲ ಪೊಜಗಡಿಯಿಡದೊಳ್ಳೆಂಡಿರ ಜಸವಳ್ಳಿ ಜಗವ ಪರ್ಬುವುದು 
(ಪಿಇ. 9-94). ೨. ಸೂಳೆ; ವೇಶ್ಶೆ: ಇದ್ದೊಬ್ಬ ಮಗಳು ಊರ 
ಬಸವಿಯಾದಳು (8ಕೆ09. 11, 68೬): ನಾಕೇ ನಾಕು ದಿವಸದಾಗೆ ಈ 
ಕಾಸಿಂಬೀನು ಬಸವಿ ಆಗಿ, ಬಿಕಾರಿ ಆಗಿ ರೋಗದಿಂದ ಸಾಯ್ತಾಳಲ್ಲ ಅಂತ 
ಎದೆ ಮಿಡುಕಿತು (ರಗಣ. ೦೬೪. 'ಊರುಬಸವಿ', 'ಬೀದಿಬಸವಿ' ಪರಾ. 
೩. ದೇವರ ಹೆಸರಿನಲ್ಲಿ ಮಾಸಲು ಬಿಟ್ಟ ಹಸಂ: ಬಸವಿ ಬಸವನ ಕೊಂದ 
ಪಾಪಕೆ ಹೋಹರು ಯಂದು ಬರದ ಸಾಸನ (ಎಳ. 1೫, ಕನ್ನಶ. ೬6-೨6; 
1661), ದೇವರ ಹೆಸರಿನ ಮೇಲೆ ಬಿಟ್ಟ ಬಸವ, ಬಸವಿಗಳು ಕಾಲಗತಿಯೆನ್ನು 
ಹೊಂದಿದರೆ ಅವುಗಳನ್ನು ಕೊಂಬು ತಮಟೆ ವಾದ್ಯಸಮೇತ ತೆಗೆದುಕೊಂಡು 
ಹೋಗಿ ಸಮಾಧಿ ಮಾಡಿ ಅದರ ಮೇಲೆ ಗಿಡವನ್ನು ನೆಡುತ್ತಿದ್ದರು 
(ಹುಟ್ಟಹ- ೬೦). 
ಬಸವಿ ಬಿಡು - ಅವಿವಾಹಿತತರುಣಿಯಂನ್ನು ದೇವರ ಸೇವೆಗಾಗಿ 
ಮಾಸಲಾಗಿಡು; ದೇವದಾಸಿಯನ್ನಾಗಿ ಮಾಡು : ನಿನ್ನನ್ನು ಬಸವಿ 
ಬಿಡುವುದಾಗಿ ಹೇಳಿದ್ದೇನೆ (ರ(ನಶೆಂ- ೦೦೭) - 
[ಬಸವ + —ಣ್ಮ./ ತಮಿ. ವಚೆವಿ; ತೆಲು. ಬಸಿವಿ] 

ಬಸವಿತ್ತಿ (ನಾ). ಇ ಬಸವಿ ೧: ಆ ಮಠವ ಬೋಹರಿಸುವ ಬಸವಿತ್ತಿಯ 
ಜನ ಒಂದಕ್ಕಂ ವರಿಸ ಒ[ಂದ]ಕ್ಕಂ ಅಕ್ಕಿ ಮೂಡೆ ಎರಡೂ ಹಾನೆ ಹತ್ತು 
(vam: 77-11, ೪0೦೭-೩೮; 1378): [ಬಸವ + - ಇತ್ತಿ] 

ಬಸವೆ (ನಾ). - ಬಸವಿ ೧: ಇವಳು ಬೈತಲೆ ಕಲಕದಂತೆ ತಿದ್ದಿಕೊಳುತ್ತ 
ಮಿವಳು ಹಗಲೆಲ್ಲ ತೊಳೆವುತ ತೀಡಿಕೊಳ್ಳುವಳು ಸೂಳೆ ಬಸವೆಯ ತೆರದೆ 
(ಮಲಕ. ೨-೨3೦), ಈ ಹನುಮಂತದೇವರಿಗೂ ಅನೇಕ ಕಸಬೆಯರೂ, 
ಬಸವೆಯರೂ ತಾಳಿಯನ್ನು ಕಟ್ಟಿಕೊಳ್ಳುತ್ತಾರೆ (ಕನ್ನ88- 60): ಬೀದಿಬೀದಿಗೆ 
`ಬಸವೇರಲ್ಲ ಕಸಬೇರೋ ಅವರು ನಾಯಿಪಾಡಿನ ನರಕದ ಕಿಂಡಿ ಅವರ 
ತವರೂರ: (6ಕಳು. ೨೭೮-೧೯). [ಬಸವ + - ವ್ಯ] 

ಬಸವೇಟು (ಕ್ರಿ). ಪರವಶತೆಯು ಅಧಿಕವಾಗು : ಎಲ್ಲು ನಂದೆಣೆಗೊಂಡು 
ಪೊರ್ದಿ ಕೈಲಾಗಿತ್ತು ತೋಳ್ತೋಳ್ಗಳ ತೊಡಕಿನೊಳಂ ಬಂಬ್ಜ ಸೊಗಕೆ 
ಮೆಯ್ಭಸವೇಟ್‌ದಂತೆ ಪೊದಬ್ದು ಕದುಬುದಾಳ್ಕುವುದು (842. ೬-೦೩೭ 
ಸ80ಗಕ್ಕ). (ಬಸ್ಸ + ಏಜ್ಮು (ಆ ಎಲಿಂ್‌,)] 

ಬಸಳೆ `ಬಸಲೈ` ನೋ. 

ಬಸ್ಕಿ (ಕ್ರಿ). ಬಸಿದು, (ಭೂತಕೃ). ೧. ಒಸರು; ಸ್ರವಿಸು; ಜಿನುಗು: 


ಇನಿಯನ ಕೆಂದಳಂ ತಳಮನೊಯ್ಯನೆ ಸೋಂಕೆ ಪೊದಲ್ಹ ನಾಣ 
ಪೆಂಪಿನೊಳೊಗೆತರ್ಪ ಘರ್ಮಜಲಬಿಂದುಗಳಿ: ನಮಿತಾನನಂಬ್ದೆ ಬೆಚ್ಚನೆ 


ಬಸಿವಿಂದುಕಾಂತಕರಸಂಕುಳಮೊಯ್ಯನವುಂಕಿ ಸೋರಿಕೆ (60ಪು- 1-೪) 
ಬಸಿಯೆ ಜಳಬಿಂದು ಕೇಶಪ್ಪ ಸರಮನೆಡಗೆಯ್ಕೊಳಡಸಿ ಒಿಡಿದೆಸೆದುದು 
ಕಾಜೀಸುವವೊಲಂಗಜನಸಿಯುಬ್ಬಸವತಾಗಿರೆ ಪೀರ್ಡ ವಿರಹಿಜನಜೀವನೆಮುಂ 
(ಉನ. ೧೪-೬); ಆ ಘರ್ಮದಿಂ ಬಸಿವಂಗು ಪಣೆಗೊಂಡು 
ಪತ್ತಿದಳೆಕಾನೀಕಂ ಚೆಲ್ಪಂ ಬೀಲಖಕಿ (ಕುಸುಮಾ. 
೨. ಪಾತ್ರೆಯನ್ನು ನಿಧಾನವಂಗಿ ಬಗ್ಗಿಸಿ ಅದರಲ್ಲಿರುವ ಬೆಂದ 
ಅನ್ನ, ತೊಳೆದ ಅಕ್ಕಿ ತರಕಾರಿ ಮುಂತಾದುವುಗಳು 
ತಳದಲ್ಲೇ ನಿಂತು ಗಂಜಿ, ನೀರು ಮುಂತಾದುವನ್ನು 
ಸೋರಿ ಹೋಗುವಂತೆ ಮಾಡು : “ಒಸಿ-ಗಲನೇ (ಬಹಿಯು)), ಶಾತೆ, 
(ಹರಿತ ಮಾಡು) .ದಂಡಮಧ್ಯಯೊ।॥ (ದಂಡಿಗೆಯ ಮಧ್ಯಭಾಗ)” ಕುಣ) 
ಚಳಿಸಿ ರಾಜಾನ್ನದಕ್ಕಿಯನು . . . ಅಕ್ಕಿಗಚ್ಚಂ ಬಸಿದು (ಸೂತಕ. ೩-೨) ; 


೧೧-೧೩೦) : 


A 
ಬಲಿಪ 


ಬಸ್ಕಿ 


ಪಾತ್ರೆ ತುಂಬ ನೀರಿಟ್ಟು ಅಕ್ಕಿ ಹಾಕಿ ಬೆಂದ ಅನಂತರ ನೀರನ್ನೆಲ್ಲ ಬಸಿದು 
ತೆಗೆಯುವುದು ಸಾಮನಾನ್ಯವಾಗಿ ಅನ್ನ ತಯಾರಿಸುವ ವಿಧಾನವಾಗಿದೆ (ಅರಾ. 
೩೪). ೩. ಧಾರೆಯಾಗಿ ಬೀಳು ; ಸುರಿ; ವೆರ್ಗೆಸಳಇಗಿರ್ಪುದು ಬಟ್ಟೆ 
ಪೋದವಿದಜಿಕೊಳ್‌ ಪೆರ್ಬಂದಿಗಳ್‌ ನೆತ್ತರುಂ ಬಸಿವುತ್ತಿರ್ಪದು ಪೋದ 
ಎಕ್ಕಿ ಮಜ೨ಯಂ ವುಲ್ಲಟ್ಟೆಯಾಳ್‌ ಪುಲ್ಲೆಗಳ್‌ (ಕಾರಂಫೂ. ೦೩೪); ಬಸಿವ 
ಸೊರ್ಕಿಂದಾನೆಗಳ ವಾಜಿವದನದಿಂದೊಸರ್ವ ಲಾಲಾಜಲದಿಂದ ಬೆಸಮಕ್ಕ 
ಳೊಗುವ ಮೈಬೆಮರಿಂದಾ ಬೀದಿ ಕೆಸರ್ವಡೆದಿಹುದನವರತ (ಕುರಾಸಾಂ- 
೪-೦೦೭). ೪. ಬೆವರಂ ಸಂರಿ : ರಿಪುಬಂದಿಕಾಅನೊಳೇಆಟ ಸೂಆಕಿಗೆ ಬಂದು 
ಬಸಿವುತ ಹೋದರನಿಬರು ಬೈದು ರವಿಸುತನ (ಕುನ್ಮಾರ್ರೋ. ೬-೩0); ಭೂ 
ಸುರರು ಮಧ್ಯಾಹ್ನಕಾಲದಲಿ ಹಸಿದು ಬಸಿದು ಬಂದರೆ ಮನೆಗೆ ಬೇಸತ್ತು 
ನಮಗೆ ಗತಿಯಿಲ್ಲ ಹೋಗೆಂದು ಹಸನಾಗಿ ಉಂಬುವುದು ಅದು ಮಡಿಯೊ 
(ಫಿರಂರ.೮. ೫-೬೨-೪). ೫. ಸಂದಿಸಂ; ಈ ಬಾಳ ಮೇಲ್‌ ಬಿಟ್ಟು ನೆತ್ತರನ್‌ 
ಬಸಿವನನ್‌, ಬಂದು ಮೊದಲಿತ್ತಲ್‌ ಏಕಲವ್ಯಂಗಟ್‌ವೆ ಅಟ್ಟು ಆರಾನುಮನ್‌ 
(9ಕ್ಕತ್ಕಾ- ೩೩-೬೪೬). ಓ. ತೊಡೆ; ಒರೆಸಂ: ಎಮೆದುಜುಗಲಿನಿಲಾವ 
ತೋರ ಕಣ್ಬನಿಗಳಂ ಬಸಿಯುತ್ತಮೆನ್ನನಿಂತೆಂದಂ (ಕಾರಂಶೂ- 696). ೭. 
(ಆಲಂ) ಕಂಗಲ್ಗ; ಕಡಮೆಯಾಗಂ : ವೈರಾಗ್ಯದೇಟಕ್ಸಿಯಂತೆಯುಂ 
ಶ್ರೀವೈಷ್ಣವರ ಭಾಗ್ಯದಂತೆಯುಂ ತೋರ್ಪ ಶ್ರೀರಾಮಾನುಜರಡಿಗೆಲಗಿ 
ನೇಸಟ ತೆ:ಜದೊಳ್ಬಸಿಯದ ತೆಣ್ಣಂ ಬೆರಸಿದಂತಿರ್ಪ ಮೆಯ್ವೊಗರುಂ ವ 
ಆಗಿ (ಕಕನಂ. ೦೦೯-೦೦) - ೮. ಇಲ್ಲದಂತೆ ಮಾಡು; ನಾಶವಾಗಿಸಂ ; 
ಅದಟ್‌ಂದೆ ಎಂದಿಂಗಮೆಡೆವಟ್‌ಯದೀ ನೋವು ಎರ್ದೆಗೊಟ್‌ದು 
ಬಸಿದಪುದು ಬಲ್ಮೆಯನ್‌ (ಂರ್ಮಪ್ರ- ೨-೩೨). 

ಬಸಿದುಕೊಳ್ಳು ಇ ೧. ಪಾತ್ರೆಯ ಬಂಡದಲ್ಲಿರುವ ಗಟ್ಟಿಯಾದ 
ಪದಾರ್ಥಗಳ ಮೇಲೆ ನಿಂತ ನೀರು, ಎಣ್ಣೆ ಮೊದಲಾದ ದ್ರವ 
ಪದಾರ್ಥಗಳನ್ನು. ನಿಧಾನವಾಗಿ ಪಾತ್ರೆಯನ್ನ ಓರೆ ಮಾಡಿ ಸಂರಿ: 
ಬೇವಾಗ ಗಂಜಿಯ ಬಸಿದುಕೊಂಡು . . . ಮೃದುವಾಗಿ ಮಾಡಿದುದು ತಾ 
ಶುದ್ಧ ಮಪ್ಪೋದನಂ (ಸೂಶಕಾ. ೩-೨) ; ಪುತ್ರಜೀವಿಶಿರುಳನ್ನು ಚಿನ್ನಾಗಿ 
ಕುಟ್ಟಿ . . . ಇದರೆಂಟು ಮಡಿ ನೀರು ಹುಯ್ದು * 3 ಹದವ ನೋಡಿ 
ಬಸಿದುಕೊಂಡು (ಸಳಿ. ೩೦). ೨. ದ್ರವಪದಾರ್ಥವನ್ನು ಕುಡಿ. 
ಹಣಮಂತ . . . ಹೊಟ್ಟೆಗೆ ಏನೂ ಬಸಿದುಕೊಳ್ಳಲಿಲ್ಲ (ಕಂ19.06); ಬಂದ 
ತಪ್ಪಿಗೆ ಒಂದಿಷ್ಟು ಕಾಫಿಯನ್ನಾದರೂ ಬಸಿದುಕೊಂಡು ಹೋಗೋಣವೆಂದ್ವ 
ಕೊಂಡು ಕುಳಿತುಕೊಳ್ಳಲು ಸ್ಥಳ ಹುಡುಕಿದೆ (ಅ0ಶೂ. 3೪). ಬಸಿದ 
ಬೀಟ್‌, ಬಸಿದು ಬೀಳು ಎ೧. (ರಕ್ತ ಸಂರಿದಂ) ನಿಶ್ಶಕ್ತಿಯಿಂದ ಕಂಸಿದಂ 
ಬೀಳಂ: ಪರಾಂಗನೆಯೆಂದೊಡೆ ಸಾಮ್ಯಮಲ್ಲಮೆಂದೊಡೆ ತಲೆ 
ಹೋಗಿಯಂಂ ಬಸಿದು ಬೀಟದೆ ಸೈರಿಸರಲ್ಲೆ ಕಾಮುುಕರ್‌ (ಅನು. ೦೦-೩೩); 
ಬಸಿದು ಬೀಳ್ವ ಕಬಂಧದಲಿ ಹೆಣವಸರಾದುದು ನೆಲನಿದೆಲ್ಲಿಯ ವಿಷಮ 
ವೀರರೊ ಮರುುಯೆನುತ ಮಾರೀಚ ಬೆಜಗಾದ (ಕೊರ. ೦-೦೧-೦೪). 
೨. ಉಕ್ಕಿ ಹರಿ: ಒಸೆದು ನಿನ್ನವರೆಂದು ಬಗೆವರೆ ಬಸಿದು ಬೀಳುವ 
ಕೃಪೆಯ ನೀ ತೋಜಾಸೆಯಿದೇನೈ ಕ ೈಷಯೆಂದೆೊಆಲಿದಳು ನಳಿನಾಕ್ಷಿ 
(ುತ್ಕಾಸೆ: ೧೪-೧೨೭). ೩. ಕಳಚಿ ಬೀಳು: ಒಡಲು ಬೀಳಲಿ ಮೇಣು 
ತಮ್ಮದಿರಡವಿಯಲಿ ಹಾಯಿಕ್ಕಿ ಹೋಗಲಿ ಮಡದಿ ಮುನಿಯಲಿ ಬಸಿದು 
ಬೀಳಲಿ ಧರಣಿ ಕುರುಪತಿಗೆ (ಕುವ್ಯಾಅ, ೪-೦೨). ಬಸ್ತು ಎಸರು ಎ ಬೇಳೆ 
ಅಥವಾ ಕಾಳಿನೊಂದಿಗೆ ತರಕಾರಿ, ಸೊಪ್ಪು ಮುಂತಾದುವನ್ನು 
ಬೇಯಿಸಿ, ಅದರ ಸಾರವನ್ನು ಬಸಿದುಕೊಂಡು ಮಾಡುವ ಸಾರು : 
ಹಸಿ ಅವರೆಕಾಳು, ಸೊಪ್ಪು ಸೇರಿಸಿ ಮಾಡಿದ್ದ ಬಸ್ತ ಎಸರು ಮುದ್ದೆಗೆ 
ಬಹಳ ರುಚಿಯಾಗಿತ್ತು (ಕೂ). ಬಸ್ತ ಸಾರುಎಬಸ್ತ ಎಸರು ; ರಾಗಿ 
ಮುದ್ದೆ, ಅವರೆಕಾಳು ಬಸ್ತಸಾರು ಮಾಡಿದ್ದೀನಿ (ಕಂ). 


೬೩೧೩ 


10 


16 


8) 


25 


30 


ಬಸಿದು 


[ದೇ.1 ತಮಿ. ವಚಿ, ವಟಿ, ವಟಕ್ಕಿ ತುಳು. ಬಸಿ, ಬಚ್ಚು; ತೆಲು. ವಡಿಯು] 

ಬಸ್ಕಿ (ಕ್ರಿ). ೧. ಹರಿತಗೊಳಿಸು; ಚೂಪು ಮಾಡು; ಮಸೆ: “ ಬಸಿ 
ಗಲನೇ (ಬಸಿಯು) ಶಾತ, (ಹರಿತ ಮಾಡು) ದಂಡಮಧ್ಯೆಯೋಃ (ದಂಡಿಗೆಯ 
ಮಧ್ಯಭಾಗ)” (ಕಮುರಾ); ಆತನಂ ಶ್ಮಶಾನಕ್ಕೆಟ್‌ದುಕೊಂಡು ಪೋಗಿ ದರ್ಕಂ 
ಬಸಿದು ಸೂಲದೊಳಿಕ್ಕುವಾಗಳ್‌ (ಪಡ್ಮಾರಾ. ೦೨೪-೨೪); ಬೆತ್ತಗಣ್ಣಿವಲೆಯಂ 
ಸಮಕಟ್ಟು ಶವ ಬೆಟ್ಟುಗೂಂಟಮಂ ಬಸಿವ ಪುಳಿಂದಸಂಕುಳದ ಪೆರ್ಕಣದಿಂದೆಸೆ 
ದತ್ತು ಪಕ್ಕಣಂ (ಕಂಠ್ರಫು. 8-೩9). ೨. ಚೂಪಾಗಿರು; ಹರಿತವಾಗಿರು : 
ಒಡಲುರಿವನ್ನೆಗಂ ಬಸಿದ ಶೂಲದೊಳಿಕ್ಕಿ (ರರ್ತಾಮ್ಮ . ೦೨-೨೩೮), ಬಸಿದಸಿಯ 
ದಸಿಯನನುಕರಿಪ ಸೂಜಗೊಂಬುರ್ಚಿ ಸೀಳ್ದ ಬಸುಜಿ೨ಂ ವಿಸದಂ 
ಬಿಸುನೆತ್ತರ ಪೊನೆಲುಂ ಕರುಳ ಸೋಗೆಯುಂ ಕವಿದುವವನಿಗಾ ಯಶಿಪತಿಯಾ 
(ನರ್ರಶು. ೩-೬); ಬಸಿದ ಕೋಡಿನ ಸಲಗನೆಸೆವ ಕೋಣಂಗಳಿಂ ಮಸಗಿ 
ವಿಸಟಂಬರಿದು ಕರ್ಚುವುಷ್ಟ್ರ೦ಗಳಿ೦ (ಸಾತಂಶ- ೪-೦೩೯, ರಗಳೆ). 

ಬಸ್ಕಿ (ನಾ). ೧. (ಮರ, ಲೋಹ ಮೊದಲಾದಂವುಗಳಿಂದಾದ) 
ಗೂಟ. ಶೂಲ ಮಂಂತಾದ ಹರಿತವಾದ ಸಾಧನ ; ಪೊಟ್‌ಸಿದ 
ಗಾಲಿಯೊಳಂ ನಿಟ್‌ಸಿದ ಬಸಿಯೊಳಂ ಪೂಸಿದ ಡೆಂಕಣೆಯೊಳಂ ... 
ಕೈಗೆಯ್ನ್ನು (6ಕಂಪು. ೦೦-೪೨ ವ). ೨. ಮುಳ್ಳು: ಕಂಟಕ : ಪರಮಂಗೆ 
ಗುಗ್ಗುಳದ ಕಂಬಿಯಂ ತರುತಿರಲು ಚರಣಮಂ ಬಸಿ ತಾಗಲು 
ಹರ ಶಬರವೇಷದಿಂ ಬಂದು ಬಸಿಯಂ ಕೀಳೆ (ರಾತಶ. ೯-೩೪ ಪ). ೩... 
ತಕ್ಕಡಿಯಲ್ಲಿರುವ ದಂಡಿಗೆಯ ಮಧ್ಯಭಾಗ ; “ಬಸಿ.ಗಲನೇ (ಬಸಿಯು) 
ಶಾತ, (ಹರಿತ ಮಾಡು) ದಂಡಮಧ್ಯಯೋಃ (ದಂಡಿಗೆಯ ಮಧ್ಯಭಾಗು” 
(ಶಮರಾ). [ ಆಬಸ್ಥಿ./ತಮಿ. ವಚಿ, ವಯ; ತೆಲು, ವಸಿ; ಕೊತ, 
ವರ್ಚ; ಗೊಂಡಿ. ವಾಯ) 

ಬಸ್ಕಿ (ನಾ). ಬಟ್ಟಲಿನಲ್ಲಿರಂವ ದ್ರವವು ಕೆಳಗೆ ಚೆಲ್ಲದಂತೆ ಬಟ್ಟಲಿನ 
ಅಡಿಯಲ್ಲಿ ಇಡುವ ಸಣ್ಣ ತಟ್ಟಿ; ಸಾಸರಂ ; ವಿಠು ಬರಿದಾದ 
ಕಪ್ಪು ಬಸಿಗಳನ್ನು ತಕ್ಕೊಂಡು ಒಳಗೆ ಹೋದನು (ತಿಂದು. ಇ ): 
ಅಮೇರಿಕದಲ್ಲಿ, . . ಮಕ್ಕಳು ಹೋಟೇಲಿನಲ್ಲಿ ಕಪ್ಪು, ಬಸಿ ತೊಳೆದು 
ಹಣ ಸಂಪಾದಿಸಿ, ಅದರಿಂದ ಓದುತ್ತಾರಂತೆ (ಸ್ಮಶ್ಕಹೊ, ೦೩೪)- 

[“- ಮರಾ, ಬಸೀ, ಬಶೀ. /ಸೋರ್ಚು'. ಬಸಿಯಾ] 

ಬಸಿಗಲ್ಲು (ನಾ). ಚಂದ್ರನ ಪ್ರಕಾಶದಿಂದ ಕರಗಿ ನೀರು ಬಿಡಂವು 
ದೆಂದಂ ನಂಬಲಾದ ಕಲ್ಲು; ಚಂದ್ರಕಾಂತಶಿಲೆ : ಬೆಳುದಿಂಗಳಲ್ಲಿ ಬಸಿಗಲ್ಲ 
ನೀಡಿ ತಿಂಗಳನು ತಣಿಸಬಹುದೆ ? (ಮುಕ್ತಳಂ. ೦6-09). 

[ ಬಸ್ಕಿ + ಕಲ್ಲು (ಆ ಕಲ್‌) ) 

ಬಸಿಗಳ್‌ (ನಾ). ಒಂದು ಬಗೆಯಂ ವಂದ್ಯ ; ತಿಳಿಹೆಂಡ : ರಸವಣಿಯ 
ನುಂಡ ಗೊರವಿತಿ ಪೊಸತಾಶೀರ್ವಾದವುಳ್ಳದೊಂದೆಂದಾಗಳ್‌ ಬಸಿಗಳ್ಳಿಂಗೆ 
ಮಹೀಶರ ಪಸೂದ ಸುರುಕವಡೆ ಕವಡೆ ಹರಿವೋ ಎಂದಳ್‌ (ಸೋತು. 
04-೨0). (ಬಸಿ, + ಕಳ್‌) 

ಬಸಿಗೆ 'ಬೈಸಿಕೆ' ನೋ. 

ಬಸಿತ (ನಾ). (ರಕ್ತವು) ಧಾರೆಯಾಗಿ ಇಳಿಯಂವಿಕೆ : ಕಂದ ನೆತ್ತರ 
ಬಸಿತ ಹಿಂಚಿಹುದೆ ? ಉಸಿರೆ ಏತಕೊ ? (ಶರ್ಮರ. 9೦-೦೩೩) - 

[ಬಸ್ಮಿ + - ತ್ಯ) 

ಬಸಿದಲೆ (ನೂ). ನೆತ್ತರಂ ಸಂರಿಯಂತ್ತಿರುವ ತಲೆ : ಅಲ್ಲೊಬ್ಬ ತರುಣಿ 

ವಕ್ಕೆ ೈಯ್ಯೂ ಕತ್ತಿ ಬಸಿದಲೆಯೊಂದು ಕರದಿಂ ಬೀಳೆ ಬತ್ತಲಿರಲಂ (ಕೋರಂ: 


೪-24). [ ಬಸ್ಮಿ + ತಲೆ ] 
ಬಸಿದು, “ಬಸ್ಕಿ' ಪರಾ. 
ಬಸಿದು (ನಾ). ೧. ಹರಿತವಾದುದು ; ತೀಕ್ಷ್ಣವಾದುದು : 


“ಬಸಿದೆಂದು ಕೂರಿತಕ್ಕುಂ” (ಕ್ಮ್ಮನಂ0- 80)- ೨." (ಆಲಂ) ತೀಕ್ಷ್ಣವಾದ 


ಬಸಿಮೂಗ 


ನಡೆವಳಿಕೆ : ಬ[ತಾ೫॥ಾ- ಬಿ1ಸಿದುಮಸಿದುವುಂ ತೋಟ್‌ ನುಡಿದೊಡಂ 


ಬಡಸಿದಳ್‌ (ಉರ. ೨-೦೦೪ ಶ). 
ಬಸಿಯಂ ೬. ಉಗ್ರನಾದ ವ್ಯಕ್ತಿ ; ಕ್ರೂರಿ: ಅಸಿಯಂ, ಬಸಿಯಂ. 
ಕರಿಯಂ (ಕರುದ. ೦83 ಪ್ರಯೊಲ)- [-5ಬಸ್ಕಿ) 
ಬಸಿಮೂಗ (ನಾ). ಯಾವಾಗಲೂ ನೀರೂ ಸೋರಂತ್ತಿರುವ ಮೂಗಂಳ್ಳ 
ವನು: ಬಸಿ(ಕಾ೫9. ಸೆ1ಮೂಗಂ ಹಿತೃವಿತ್ತ ಭೋಗಿ ಕುನಖಂ 
ಮೆಲ್ತಿಂದೆ ಬಲ್ಜಿಂದೆ ಸಾಧಿಸೆ ಸಾಧ್ಯಂ ನಿಪುಣಂ ಮಹೋದ್ಯಮಿ 
ನಿಗೂಢಾಂಸೆಂ ಧನುರ್ಗೇಹ ಜಂ (ಕತಿ: ೦೩-೪)- 
[ಬಸಿ,* ಮೂಗು + - ೪] 
ಬಸಿರಾನು “ಬಸಿಯಾನ್‌' ನೋ. 
ಬಸಿರ್ಕಿ “ಬಸಿಆ್‌' ನೋ. 
ಬಸಿರ್ಕಿ “ಬಸರಿ” ನೋ. 
ಬಸಿರು "ಬಸ್‌ ನೋ. 
ಬಸಿರ್ಕುತ್ತ, ಬಸಂಗಂತ್ರ (ನಾ). ಅತಿಯಾಗಿ ಭೇದಿಯಾಗುವ ಒಂದು 
ಬಗೆಯ ರೋಗ ; ಅತಿಸಾರ : “ ಬಸಿರ್ಕು(ಕಾಕಾಂ. ಬಶುರ್ಕು)ತ್ತ 
ಮತಿಸಾರವಕ್ಕು” (ಮೂಗಣಾ- ೦೦೪-೪); ಅತಿಸಾರಕಿಯೆಂ(ಬವನುಂ) 
ಬೂದು ಬಸಿರ್ಕುತ್ತವುಳ್ಳವಂ (6093. 6-989). ಬಸುಗುತ್ತ : 
ಕೋಣನ -ಹೇಅನಿಂಗೆ ಕುನ್ನಿ ಬಸುಗುತ್ತಬಡವಂತೆ ತಾವು ನಂಬರ ನಂಬುವ 
ವಡ ನಂಬಲೀಯರು (046. ೬೬) : ನಿನ್ನೆ ಕಮ್ಮಾರ ಚುಂದನ ಮನೆಯೆ 
ಳಟ್ಟ ಸೂಕರಮದ್ದವವನುಂಡ ಬಳಿಕ ಬಸುಗುತ್ತದಿಂದಣಿಯರಂ ಬಳಲುತಿಹೆ. 
ಬಸಿರು ನೋನೋಯತಿದೆ (6೫೦: ೩೩-೩೬). (ಬಸಿಲ್‌ 4 ಕುತ್ತ] 
ಬಸಿರ್ಪೂಸು (ಕ್ರಿ). ಮಗಂವು ಗರ್ಭದಲ್ಲಿರಂವಾಗಲೇ ಹೊಟ್ಟೆಯನ್ನು 
ಸವರುತ್ತ ಇಂತಹವರಿಗೇ ವಂದುವೆ ಮಾಡಿಕೊಡುವುದಾಗಿ ಮಾತು 
ಕೊಡು : ಏನಂಗೋದೂ ತ ಮಾತಾಪಿತೃಗಳಿ ನಿನಗೆನ್ನಂ ಬಸಿರ್ಪೂಸಿ 
ಪೆತ್ತರ್‌ (ಕತ. 0-89) : ಅಕೆಯಂ ನಿನಗೆ ಬಸಿರ್ಪೂಸಿ ಪೆತ್ತು ನಿನ್ನಂ 
ಇಷೀದೀಗಳ್‌ ನಿಮ್ಮಮ್ಮನ ಪಿರಿಯರಸಿ ಸತ್ಯಭಾಮೆಯೆಂಬಳಾಕೆಯ ಮಗಂ 
ಭಾನುಕುವಖರಂಗೆ ಕಂಡಲೆಂದು ಮಹಾವಿಭೂತಿಯಿಂದೊಯ್ದೆ ಪ್ಪೊರ್‌ 
(69056- €-3 5) ; ಓವೋವೆನ್ನಂ ಕಂರುನೃಪದೇವಿ ಬಸಿರ್ಪೂಸಿ ಪೆತ್ತೊಡಾ 
ತಂಗೇನುದ್ಭಾವೋಗ್ರದಾರಿತಫಲದಿಂದಾ ವಿಭು ಗೆಂಟುದೊಪಾಗೆ ಮಜುಗು 
ತ್ತಿರ್ದೆಂ (90. ೯-೪): ಎಡೆಯೊಳ್‌ ಕೂಡಿದ ನಣ್ಣೆ ಮುನ್ನಮೆ 
ಬಸಿಅರಪೂಸಿರ್ದು ಕಾ[ಪಿಂದವೀ]ತ್ತೊಡೆ (69. ೦೫-೬). 
[ಬಸಿಲ* + ಪೂಸ್ಕು) 
ಬಸಿರ್ಪೆಂಡತಿ (ನಾ). ಗರ್ಭಿಣಿಯಾದ ಹೆಂಗಸಂ ; ಬಸಿರಿ ; ಒರ್ವಳ್‌ 
ಪೊಸತ್ರಾವಕಿ ಬಸಿರ್ಪೆಂಡತಿ ವೇಳಾಸ್ವಾಮಿನಿಯೆಂಬೊಳ್‌ ಕರ್ದಿಂ 
ಗಳಿರುಳೊಳ್‌ ಕಬ್ಟಲೆಯೊಳ* ನಿರ್ರ್ಯಂಥವಮಪ್ಪ ರೂಪಂ ಕಂಡು ಬೆರ್ಚಿದೊ 
ಡಾಕೆಗೆ ಬಸಿಲ್‌ಬ್‌ದತ್ತು (6ಡ್ಮಾಉ- ೪5-60). 
ಬರ್ತಿಹಿಂಡಿರ್‌ (ಬಹುವ) : ಇದನಟಾದೊಂ . . . ಸಾಸಿರ್ವ್ವರ್ಬಸಿ 
ರ್ಪ್ಟೆಣ್ಮೆ ರುಮ ಸಾಯಿರಕೇಕ್‌ಯುಮನಬಟಃದೊನ ಲೋಕಕ್ಕೆ ಸಲ್ಲು (೫: 
1x-1, 90-09 ; 977). [ ಬಸಿಐ* ಎ. ಪೆಂಡತಿ (ಎ ವೆಂಡಿತಿ) ) 
ಬಸಿವನಿ (ನಾ). ಸೋರುವ ಹನಿ, _ ತೊಟ್ಟು : ಬಿಟ್ಟ ಜಡೆಕೇಶದಿಂ 
ತೊಟ್ಟಿಡುವ ಬಸಿವನಿಯ ನಟ್ಟನೆ ಸಾತಿ ನೀಲ್ಮೇಘದಿಂ ಸುರಿವುತಿಹ ಬಟ್ಟ 
ವ ಇಕ್ತಿಕಗಳ ಬಲ್ಬಿಂದುಗಳೆಇಯೆನಲುಯಿಳಿವುತಿರೆಲೈತರುತ್ತೈ (ರತರೋ. 
04-೪೪) [ಬಸ್ಮಿ + ಪನಿ] 
ಬಸಿವಾಯ್‌ (ನಾ). (ರಕ್ತ, ಜೊಲ್ಲಂ ಇತ್ಯಾದಿ) ದ್ರವ ಒಸರುತ್ತಿರುವ 
ಬಾಯಿ: ಹಾಯಿದವು ನರಿ ನಾಯಿಗಳು ಕಟವಾಯಲೆಳಲುವ 
ಕರುಳಿನಲಿ ಬಸಿವಾಯ ರಕುತದಲೋಡಿದವು ರಣಭೂತ ದೆಸೆದೆಸೆಗೆ 


೬೩೧೪ 


ಬಸಿವಾಯ (ನಾ). ಯಾವಾಗಲೂ ಜೊಲ್ಲು 


ಬಸಿತ್‌ 


(ಕುನ್ಮಾರ್ರೋ- 9-೨೦). “ಬಸಿವಾಯ' ಪರಾ. (ಬಸ್ಸಿ + ಬಾಯ್‌] 
ಸುರಿಯುತ್ತಿರುವ 

ಬಾಯುಳ್ಳವನಂ : ಬಸಿ[ತಾಕಾ- ಸೆ)ವಾಯಂ ಕವಿ ವಾಗ್ಮಿ ದೀರ್ಫ 

ವುಂಖಕಂಠಂ ಧಾರ್ಮಿಕಂ ., . ಧನುರ್ಗೇಹಜಂ (೫8: ೦೬೨೪). 


(ಬಸಿವಾಯ್‌ + - ಆ] 


ಬಸಿಅತ್‌. ಬಸಿರು. ಬಸಿಮಿ. ಬಸುರು. ಬಸುಜಿಸ್‌. ಬಸುಜು (ನಾ). 


೧. ಹೊಟ್ಟೆ ; ಉದರ : ಜಠರ: “ ಬಸಿಜುದರಂ ಜಠರಂ ಕುಕ್ಷಿ 
ಸಮಾಹ್ಹಂ ” (ಜಾಕೀ. ೬4); ಈತಂಗೆ ನೀಂ ಬಸಿಯು್‌ ತೀವೆ ಬಡ್ಡಿಸ 
ದಿಲ್‌ (ಠತ್ನಾರಾ. ೭೬-8); ಬಸಿಅ ತೆಳ್ಬಳಿದತ್ತೆ ಮೊಗಂ ಬೆಳ್ಬೇಜದುದೇ 
ಕುಚಚೂಚುಕಂ ಮಸುಳ್ಹುವೇ (ಅರಿಪು- ೬-೩೦); ದುಷ್ಟಬುದ್ಧಿ * * * ಕೆಟ್ಟೆ 
ನೆಂದು ಬಾಯಂ ಬಸಿಃಂ ಪೊಯ್ದು ಕೊಂಡು . .. ನುಡಿಯೆ (ಕಾಕಕ. 
9೩9-೬). ೨. ಭ್ರೂಣವನ್ನು ಒಳಗೊಳ್ಳುವ ಕೋಶ ; ಗರ್ಭ: 
ಖಳನಿಲ್ಲೀ ವಸುಮತಿಯೊಳ್ಗಾಂಧಾರಿಯ ಬಸಿಅಂ ಮೇಣ್ಮಗುಲ್‌ ಪೋಗಿ 
ಪೊಕ್ಕಿರ್ದಪನೋ (ಗಣಡು: ೬-೨೦); ಆ ತಪಸ್ವಿ ಕಂಡು ಮುಳಿದೆನಗೆ 
ಪಶುವಿನ ಬಸಿಲ್‌ೊಳ್‌" ಬರ್ಪುದೆಂದು ಶಾಪಮನೀಯೆ (ಶಂಠಕಂ- ೬೦-೦೬); 
ಬಸಿರ್ವೊಕ್ಕು ಬಣ್ಣವೇಖುವ ಬಿಸಜಾಕ್ಷನಿನಮೃತಮಾಂಬೆ ಪೆಂಪಿಡಿದೆಸೆದಳ್‌ 
(860. -3)- ೩. ಗರ್ಭವನ್ನು ಧರಿಸಿರುವ ಸ್ಥಿತಿ: ಗರ್ಭಿಣಿಯಾಗಿರು 
ವಿಕೆ: ಪಾಯದಿರೊತ್ತಿ ಮೂಲುತಿಂಗಳ ಬಸಿಅಕೀಕೆ ಪಾಯ್ದೈಯೆನಗಿರ್ಪಣ 
ಮೋಡಿದುದಿಂದು ನೋಡ ಬಾಯಲಾದುದು ತಾರದಿ೮್‌ ಮೊಗಮನಿತ್ತೆ 
ನುತುಂ ಬೆಅಗಾಗೆ ಕೂಡಿದಳ್‌ (ಕಾಠ್ಮತಾ- ೯೪ ಕೂಡ್ರಳ); ಇನಿತುಂ ಪೊಟ್ಟುಂ 
ಬಸಿಜಗೊಳಪ್ಪ ಬಯಕೆಗಳ್ಳಿವೆ ಕಾರಣಂಗಳೆವಿಸಲ್ಪಕ್ಕ ಬಯಕೆಗಳಂ ಬಯಸು 
ತಿರ್ದಳ* (ಪುಶ್ನಪು.೩-೪೪ ೮)- ೪. ಆಂತರ್ಯ ; ಅಂತರಂಗ ; ಒಳಗು: 
ಬಸಿಅಕೊಳ|_ ಜಗತೀತ್ರಯಮುಮನೆ ಸೆದಿಟ್ಟೋರಂತೆ ಕಾದ ಪೆಂಪನ 
ನಿಮ್ಮಾ ಬಸಿಅಂ ಪೊಕ್ಕೆಮ್ಮಯ್ವರನಶುರಕುಳಾಂತಕ ಕಡಂಗಿ ಉವುದು 
ಪಿರಿದೇ (ಕಕ. ೯-0೬). ಬಸಿರು: ೨. ಕೊಲೆಗೀಡುವಎಾಡಬೇಕಾದ 
ಮಕ್ಕಳನ್ನು ಹೆರುವ ಬಸಿರು ಬೇಡ (ಉಣ. «). ೪. ನಿರಾಶೆಯ 
ಬಸಿರಿನಲ್ಲಿಯೇ ಆಶೆಯ ಬೀಜವಿದೆ - ಬಿತ್ತಿ ನೋಡು! (ಕಲ್ಕೋಂ- ೪೨-೬); 
ಪಡುವಲ ಕಡಲಿನ ಮಿಂಚನು ಗುಡುಗನು ನುಂಗಿ ಬಸಿರಿನಲಿ, ಮುಡಿಗೆದರಿ 
ಮುಂಗಾರಸುರಿಯು  ರಕ್ಕಸವಜ್ಮೆಗಳಿಕ್ಕುತ ಬಂದಳು ಬಲುಗದರಿ | 
(ಕ॥9- 66-0). ಬಸರಿ : ೨. ದಾಕ್ಷಾಯಣಿ ತನ್ನ ಬಸಿಅಕೊಳ್‌ ಬರ್ಪ 
ವರಮಂ ಬಯಸಿ ಮೇನೆ ತಪದೊಳಿರಲ್‌ (೧0೪. ೦ ಳಾರರ್ಕಂ) ; 
ಬಸಿಜಕೊಳಗೆ ಶಿಶುವನು ಅದಾರು ಸಲಹಿದವರು (ಫೃರುರ. ೨-೪೭ ೩). 
೪. ಸಿಸುವಾಗಿ ತಾನಾಲದೆಲೆಯೊಳೊಲಗಿ ತನ್ನ ಬಸಿಅಕೊಳೀರೇಳುಲೋಕ 
ಗಳ ಪಸರವ ತೋಟಾ .ಬಲ್ಲರ ಬಗೆಗೊಳಿಸುವ ಪೊಸಬಜ್ಮೆವಳಗೆಣಗುವೆನು 
(೪೪೯೩ - 9-90). ೫. ವಂಶ; ಮನೆತನ : ಧರೆಯ ಕುಡಿಯರ ಕುಲ 
ಶಿರೋಮುಣಿಗಳೆನಿಪ ಗೌಡರೆ ಬಸಿಅಕೊಳೊಗ್ಗೆದ] ಸುಮುಹೂರ್ತದೊಳಾ 
(೩೧ ೫- ೦-೩೨). ಬಸುರು: ೨. ಬಸುರಿನಿಂ ಪಡೆಯಲಾರದೆ ವ್ಯಥೆ 
ಯೊಳಿಪ್ಪ ವಧುಗೆಸೆವ ಸುತನಂ ನಿಜಪದೋದ ದಿವಿಸಾವುತ೦ (ರಖಂ: ೬-೦ 
ಕೂಕಕೆ). ೩. ಬಸುರು ಬಂದಾಕ್ಷಣ ಪಸುರುಶಾಲೆ ಸಿಕ್ಕೀತೇ? (ಗಾರ). 
೬. ಭ್ರೂಣ; ಪಿಂಡ: " ಗರ್ಭಃ, ಭ್ರೊಣಃ -೨ ಗರ್ಭದ ಪೆಸರು, 
ಬಸಂರೆ” (ಇರ್ಮಾಂಕಿ- ೦೬೮). “ ಬಸುರಿಳಿ ' ಪರಾ. ಬಸುಜು್‌. : 
೧. ಮನುಷ್ಯರ ಹಿಡಿದು ಪೀಡಿಸಿ ತಮ್ಮ ಬಸುರ್ಗೆ ಕಾಣದೆ ಈಡಾಡಿದ 
ಕೂಳಂಬಲಿಯನಾಯ್ಹು ಕುಜುಕುವ ಹೇಸಿದೈವಂಗಳ ಬೆ.ಡಬೇಡಿ ನಿರರ್ಫ 
ಕೆಡಬೇಡ (ಐಸನ. 88೬)- ೨. ಪುಟ್ಟಿದ ತಾಣಕ್ಕಟ*ವಂ ಪುಟ್ಟಿಸಲೊಡ 
ರಿಸುವ ಕಿಚ್ಚು ತೇಟು್‌ ಕ್ರಿಮಿ ಕುತ್ತಂ ಪುಟ್ಟುವವೊಲ್‌ ದುಷ್ಯತದಿಂ 
ವಟ್ಟಿದರೀ ಪಾಪಕರ್ಮನೆನ್ನಯ ಬಸುಂ (ಇದಂ. 962) .ಬಸುಯಿ , 


ಬಸಿತ್‌ 


ಎ. ಬಸುಜಿ ಬಗಿ ಕರುಳನುಗಿ .. . ಮೂಳೆಯಂ ಮುಣಾಯೆನುತ್ತ 
ಹೆಗ್ಗುನ್ನಿಗಳ ತಲೆದಡವಿ ಹಾಸಮಂ ತಿವಿದು. ಕವಿದರು ಬೇಡರೆಣ್ಣೆಸೆ 
ಯೊಳು (ಹಕ. ೬-39) : ಉಗುಳುಗುಳು ದುಶ್ಶಾಸನನ ನೀನುಗುಳು 
ಮಗುಳಿನ್ನಾರ ಬಸುಅನು ಹೊಗುವೆ (ಕುನ್ಶಾಳೆ. 30-3೩); ಅಸುರರುರಾ 
ಬಲ್ಲೆಹದ ಶಿವಿಗುಳ ಬಸುಅ ಬಾದಣದುರ್ಚುಗರುಳಿನ . .. ಕೋಡಗವ 
ಸರಗಳ ಸಂದಣಿಯ ಸಂಭ ಕ್ರಮುವೆಸೆದುದೈ (ಕೊ.ರ09. ೬-೩೦-೦೬). ೪. ಬಸು 
[ಶಾಕಾಂ. ಸಿ])ಬಿಸೊಳಗೆ ಬ್ರಹ್ಮಾಂಡಕೋಟಿಯ ಪಸರಿಸಿದ ಪರಮಾತ್ಮ 
ನೀನೆಂದುಸುರುತಿವೆ ವೇದಗಳು (ಹಂಸಾ. 3೩). 

ಬಸಿರಿರು - ಗರ್ಭವನ್ನು ತಾಳಂ : ವಿದ್ಮಾನಂದನನ್ನು ಆಗ 
ಬಸಿರಿದ್ದೆ. ಆಗ ನನಗೆ ಏಳನೆಯ ತಿಂಗಳು (5 ಕಂ: ೬೪). ಬಸಿಜಂ 
ಪೊಸೆ, ಬಸುಲಂ ಹೊಸೆ - (ಹೊಟ್ಟೆಕಿಚ್ಚು. ಸಂಕಟ, ತಿರಸ್ಕಾರ 
ಮೊದಲಾದ ಭಾವಗಳಿಂದ್ರ) ಹೊಟ್ಟೆಯನ್ನು ಕಿವಿಚಿಕೊಳ್ಳು : 
ಸಂತತಿಗೆ ಪಿರಿಯ ಮಕ್ಕಳ ನಾಂ ತಡೆಯದೆ ಪಡೆವೆನೆಂದೊಡೆನ್ನಿಂ ಮುನ್ನಂ 
ಕುಂತಿಯೆ ಪಡೆದಳ್‌ ಗರ್ಭದ ಚಿಂತೆಯದಿನ್ನೇವುದೆಂದು ಬಸಿಅಂ ಪೊಸೆದಳ್‌ 
(ಕಾಕಥಾ. ೦-೦೨೪); ಅಜ್ಞಾನಿಗಳಪ್ಪರ ತಪದೊಳ್‌ ಫಲಮಿಲ್ಲೆಂದು ಬಸಿಜಂ 
ಪೊಸೆದು ನಕ್ಕು (ರರ್ಪಾಶ್ಶು. ೨-೨36); ಧಗಿಲು ಭುಗಿಲೆನುತೆ ಮಾಮಸಕದಿಂ 


1% 


ಮಸಗಿ ತೊನೆವು ಬಸ;ಜಂ ಹೊಸಿದು ಹೊಯ್ದು ನೆಲನಂ ತಿರುಗಿ 
(ರರ. ರೇ. ೦6-೪). ಬಿಳಿ ಕುತ್ತು - ಅತಿಯಾಗಿ ಭೇದಿ 
ಯಾಗುವ ಒಂದು ಬಗೆಯ ರೋಗ ; ಅತಿಸಾರ: ಗ್ರಹದಂತೆ 


ಪೀಡೆಯಂ ಮುಾಟ್ಟುದು ಬಸಿಆ ಕುತ್ತದಂತೆ ನಮೆಯಿಸುವುದು (ರಠರ್ತಿಮ್ಮ - 
$-9೩8)-ಬಸಿಲಾರೆ - ಹೊಟ್ಟೆ ತುಂಬುವಂತೆ : ಪಾಯ್ವರಾತಿಯ ಮೆಯ್ಮ 
ನೆತ್ತರಂ ಕಂಡು ಸೂಟೀಸಿನೊಳಿವನ ನೆತ್ತರೊಕ್ಕೊಡಂ ತನಗೆ ಬಸಿಟಾರೆ 
ಕುಡಿಯಲುಂ ದೌ) ಪದಿಯ ಕೇಶಪಾಶಮಂ ತೊಯ್ದು ಮಂಡಿಯಲುಂ 
ನೆಆ್‌ಯದು (ಶುಶಳ. ೧೨-೦೪೮ ರ). ಬಸಿಜಕೊಡೆ, ಬಸುಜಸೊಡೆ ಎ ೧. 
ಮೈಯಿಳಿ ; ಗರ್ಭಪಾತವಾಗು : [ಎಲೆಯಡಿಕೆ ಸುಣ್ಣದಿಂ ಪಲ್‌ 
ಕಆ್‌ಯಪ್ಪುದು] ಅಣಿಲೆ ತಿಗಡೆಯಿಂ ಬಸಿಜೊಡೆವುದು (ರರ್ತಾಶ್ಮು. 
೪-೦೦೪)- ೨. ಹೊಟ್ಟೆಯನ್ನು ಸೀಳು,--ಭೇದಿಸು : ವಿಷ್ಣುವ ಅ 
ಯಲ್ಲಿ ಧರಿಸಿದೆ ಬ್ರಹ್ಮನ ಬಾಯಲ್ಲಿ ಧರಿಸಿದೆ. . . ಬಾಯಲ್ಲಿದ್ದವನ 
ಬಸುಅಕೊಡೆಯ ಹೊಯ್ದೆ (64೪ರ. ೦೪೬-೬೨೪). ಬಸುರು ನಿಲ್ಲು 
ಗರ್ಭವು ಉಳಿ ; ವೆೈಯಿಳಿಯದಿರು : ಮದುವೆಯಾಗಿ ಹತ್ತಾರು 
ವರ್ಷಗಳ ನಂತರ ಅವಳಿಗೆ ಮೊದಲ ಸಲ ಬಸುರು ನಿಂತಿತು (ರೂಢಿ). 
ಬಸುಅ ಕಿಚ್ಚು - ಹೊಟ್ಟೆಕಿಚ್ಚು ; ಅಸೂಯೆ ; ಬಸುಅ ಕಿಚ್ಚ (ತಾಕಾಂ. 
ಬಸುಣಿಿಕೆಚ್ಚ ನು ಬೆಳೆಯಿಸುವ ನುಡಿಯುಸುರಲೇಕನರು (ತಾಳ್ಮಕಾ- ೨೦-೦೩) 
ಬಸು ಹೊಯ ಎಹೊಟ್ಟೆಯನ್ನು ಬಡಿದುಕೊಳ್ಳುವಿಕೆ : ಕಂಡ. 
ಶೆಡೆಯಲಿ ಖರನ ನಗರದ ಹೆಂಡಿರುಗಳಕ್ಕೆಗಳ ತಳುಕಿನ ಮಂಡೆಗಳ 
ತೋಳುಗಳ ಬಾಯ್ಸಳ ಬಸುಅ  ಹೊಯ್ಲ್ಸುಗಳ (ಕರಣ. ೩-6-೨). 
ಬಸುಜತಾಗು, ಬಸುರಾಗುಎ ಗರ್ಭ ನಿಲ್ಲು; ಗರ್ಭವನ್ನು ಧರಿಸು : 
ಚೇಳಿಂಗೆ ಬಸುಜ*ಎಯಿತತ್ತೆ ಕಡೆ ಬಾಳೆಗೆ ಫಲವಾಯಿತ್ತೆ ಕಡೆ (ಬಸರ. ೬೬೪); 
ಆ ಕಾಂತೆಗೆ ಬಸುಅಸಾಗಿ ತೀವಿ ನವಮಾಸಂ ನಿಶ್ಚಿಂತಂ ಬೆಸಲಾಗಲ್‌ 
ಶ್ರೀಕಾಂತಂ ತನ್ನಾಲಯಕ್ಕೆ ಕರಸಿದನಾಗಳ್‌ (ರರ್ಶಾಶ- ೭-೦೫): ಬಸುಜಇಗ 


ದವಳ ಬಾಳುವೆಯು ಬೇಸಿಗೆಯ ಬಿಸಿಲು ಕಾದಂತೆ (ಸರ್ವಜ್ಞ. ೧೬೮೪) ; 
ದಾಕ್ಷಿಣ್ಯಕ್ಕೆ ಬಸುರಾಗಿ ಹೆರುವುದಕ್ಕೆ ಠಾವಿಲ್ಲ (ಗಾರಿ)-ಬಸುಜು ಉರಿ 
ಹೊಟ್ಟೆ ಉರಿ ; ಪಿಸುಣತ್ವದಲಿ ನಿಂದೆಗೈದ ಪಾತಕದಿಂದ ಬಸುಜು 


ಉರಿಯಿತ್ತೊ ಶಿವನೆ (೨೩೦. ೨-೦೪). ಬಸುಜು ಮಾಡು. ಗರ್ಭ ಧರಿಸು 
ವಂತೆ ವತಾಡು : ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಶಶಿಮುಖ 
ಯರಿಗೆ ಬಸು[ಕಾಕಾಂಸಿ]ಯ ಮಾಡಿದನೀತ (ಫ್ಯಕಂದ. ೦-೪೦-೨). 


48 


೬೩೧೫ 


38 | ಬಸಿ 


ಬಸುಗುತ್ತೆ 


(ದೇ.॥ ತಮಿ. ಮಲ, ವಯಿಣಜು; ತುಳು, ಬಸುರಿ, ಬಸುರು) 

ಬಸಿಜತಾನ್‌, ಬಸಿರಾನು (ಕ್ರಿ). ಗರ್ಭವನ್ನು ಧರಿಸು; ಬಸುರಾಗು; 
ಗರ್ಭಧಾರಣೆ ಮಾಡು : ರತಿದೇವಿ ಬಸಿಅಿುಂತು ಪಡೆದ ದುಕ್ಕವ 'ಸುತ 
ವತಿಯಾಗಿ ನೋಳ್ಪ ಸಂತಸವ ವಿಂತಿಗೆಯ್ದವೆನು (ಕೋಪ. 0೩-೩೪). 
ಬಸಿರಾನು : ಅಮಮ ಬಸಿರಾಂತ ಮತ್ಕುಲಸಮೃದ್ಧಿಕಾರಣೆಯು ಧರ್ಮ 
ಪತ್ನಿಯನ:ಳಿದೆಂ (ಕಾಳುಕ- ೪೪-೧೩8). [ಬಸಿದು (ಎಬಸಿಟ್‌) 4 ಆನ್ಸ್‌] 

ಬಸಿಆಾ, ಬಸಿರಿ,. ಬಸುರ್ದಿ, ಬಸುಆ್‌ (ನಾ). ಗರ್ಭಿಣಿ; ಗರ್ಭವತಿ : 
ಬಸಿಜ್‌ ಹೆಂಡತಿ ಮಗನ ಮದುವೆ ನಾಳಿ.. . ಸಾಯಲಾಜ್‌ನು 
(ಫುಕಂದ. ೨-೬೦-೩); ಈ ಬಸಿಟ್‌ಯರೊಳ್ಳಿನಿಂ ಬಯಸುವರ್‌ ಬಸಿಅಕೊಳ್‌ 
ನೆಲೆಗೊಂಡ ಬಾಲನೊಂದೆಸಕದ ಪಾಂಗಿನಿಂದಿಳಿಯೊಳೆಂಬರ ನಾಬ್ನುಡಿಯಕ್ಕೆ 
ನಿಕ್ಕುವಂ (852. ೪-೪): ಬಸಿರ್ಕಿ : ಸರೋಜ ಮನಗೆ ಬಂದು ಎರಡು 
ವರ್ಷವಾದ ಮೇಲೆ ಬಸಿರಿಯಾದಳು (8ುಣಾಗ- ೪); ಬಸಿರೀ ಆಗದಿದ್ದರೆ 
ಹೆಣ್ಣಿಗೆ ಉಮ್ಮುತ್ತಿಕ:ಯಿನ ರಸವನ್ನೂ ಕುಡಿಸುತ್ತಿದ್ದರು (ಹೂಟ್ಮಕ: ೦೩). 
ಬಸುರಿ, : ಕಾಯ್ತಾ ಬಸುರಿ ರೋಷದುಃಖದ್ವಂದ್ವದಲಿ ಬೆಂದು ಮಣಿ 
ಪುರಕೆ ಏಂತಿರುಗಿ ಬಂದಳತಿಭೀಷಣಮನಃಸ್ಥಿ ತಿಯಲಿ! (ಶಶ್ರ್ರಾಂಗ--೬೪-೦೭೩೩); 
ಗೌರಿಯು ಈಗ ಐದನೆಯ ಬಾರಿ ಬಸುರಿಯಾಗಿದ್ದಳು 
(ಮುಂಗಾನು. ೨9). ಬಸುಜೌ್‌ : ಹಸುಗೂಸು ಬಸುಅ್‌ ಬಾಣತಿ ಕುಮಾ 
ಕೊಡಗೂಸೆಂಬವರ ಹಡಿದು ತಿಂಬ ತಿರಿದುಂ ಬ ಮಾರಯ್ಯ... 
ಕೇತಯ್ಯಗಳೆಂಬ'ನೂಜಿಮಡಕೆಗೆ ನಮ್ಮ ಕೂಡಲಸಂಗಮದೇವ ಶರಣೆಂಬು 
ದೊಂದು ದಡಿ ಸಾಲದೆ (8ಸವನ. 88೭); ಎಲ್ಲಿಯೂಂ ಕೇಳ್ದಣೌಯೆವಿಂತಹ 
ದುರ್ಲಭದ ಬಸುಜಸಿಯರನು (೧ಸಫ್ಯ- 3-0೬). 

[ಬಿಜ್‌ + ಎ. ಇ್ಯ | ಮಲ. ವಯಣ; ತುಳು. ಬಸುರಿ ] 

ಬಸಿಜ್‌ಳಿ "ಬಸಿಜೀಬ್‌' ನೋ. 

ಬಸಿಆ್‌ಟ೨, ಬಸಿಜ್‌ಳಿ, ಬಸುರಿಳಿ (ಕ್ರಿ). ಮೈಯಿಳಿ; ಗರ್ಭಪಾತ 
ವಾಗು : ಒರ್ವಳ್‌ ಪೊಸಶ್ರಾವಕಿ ಬಸಿರ್ಪೆಂಡತಿ ವೇಳಾಸ್ವಾ ಮನಿಯೆಂಬೊಳ್‌ 
ಕರ್ದಿಂಗಳಿರುಳೊಳ್‌ ಕಬ್ತಲೆಯೊಳ್‌ ನಿರ್ಗ್ರಂಥಮಪ್ಪ ರೂಪಂ ಕಂಡು 
ಬೆರ್ಚಿದೊಡಾಕೆಗೆ ಬಸಿಅಬಿದತ್ತು (ನಡ್ನೂರಾ ೪೨.0೩); ಮತ್ತೊಂದು ಶಿಶು 
ವೆಂಬುದಂ ಬಸಿಜ್‌ಬೀದುದೆಂಬಂತೆ ಗರ್ಭದಿಂ ತೆಗೆದುಯ್ತು ರೋಹಿಣಿಯ 
ಗರ್ಭದೊಳ್‌ ನಿಲಿಸಿದೆಂ (ಇಗಏ. ೩-& ನ). ಬಸಿಕೌಳಿ;: ಬಸಿಟ್‌ಳಿವ 
ಸಂಕಟದ ಬಲುಬೇನೆಯ ಭ್ರಾಂತಿನಿಂ ಮೈಮಜ್‌ದು ಕಂಡ ಕನಸೆಸೆ 
(೬ರ್ಕರಾ- ೨-೭) ; ಬಸಿಅ್‌ಳಿದು ತದ್ದುಃಖಮಂ ನೀಗಿ ಜೀವಿಸಿದರಸು 
ರಾರಿಮುಖ್ಯಸುರರದಳ್‌ನಜರಾಮರರೆನಿಸಿದರ್‌ (ಕರ್ಮಂತಿ, ೦೦-೨೨೬)- 
ಬಸುರುಳಿ : ನಾಲ್ಕುದಿನಗಳ ಹಿಂದೆ ಬಸುರಿಳಿದು ಹೋದದ್ದರಿಂದ ಅವಳಿಗೆ 
ವಿಶ್ರಾಂತಿ ಬೇಕಾಗಿದೆ (68) . ಬಸಿಟಿ೫್‌ + ಇಟ) 

ಬಸಿಜು್‌ ' ನೋ. 

ಬಸಿಜಾಬೇನೆ (ನಾ). ಹೊಟ್ಟೆಯ ನೋವು; ಉದರಶೂಲೆ : ಸುಗಂಧಿಯ 
ಬೇರು, ಗುರುಗುಂಜಿಯ ಬೇರ್ಕು ಅಳಲೇಕಾಯು ಚೂರ್ಣ ಇವು ಎಲ್ಲ 
ವನ್ನೂ ಸಮಾಭಚಂಗೊಂಡು ಬೆಬ್ಬದಲ್ಲಿ ಮೆಲ್ಲಲು ಗರ್ಭಿಣಿಯ 
ಬಹಿಜುಬೇನೆ 'ಮಾಣ್ಗುಂ (ನಿವೈವಿ. ೦೦೬)- 

[ಬಜಿ (ಬಸಿ) 4 ಬೇನೆ] 

ಬಸು' (ನಾ). ಆಪ, ಧ್ರುವ, ಸೋವಂ, ಧರ್ಮ, ಅನಿಲ, ಅನಲ, 
ಪ್ರತ್ಕೂಷ ಮತ್ತು ಪ್ರಭಾಸ ಎಂಬ ಎಂಟು ಮಂದಿ ವಸುಗಳಲ್ಲಿ 
ಒಬ್ಬ ವಸು; ಏ ಈ ಹೆರುಗಳು ಕಲ್ಪಭೇದದಿಂದ ವೃತ್ಕ್ಮಾಸ 
ಹೊಂದಂತ್ತವೆ ; “ಬಸುಗಳ್ಳೇವರೊಳ್‌” (೪ರ: ಇಂ). 

[ «ಸಂ. ವಸು] 
“ಬಸಿರ್ಕುತ್ತ' ನೋ. 


ಇಕ್ಕಿ 


ಬಸುಗುತ್ತ 


ಬಸುದೇವ 


ಬಸುದೇವ (ನಾ). ಒಬ್ಬಾತನ ಹೆಸರು : ಶ್ರೀ ಚಿಕುರಾಪರವಿಯ 
ಗುರುವರ ಸಿಷ್ಯರ್‌ ಸರ್ಬಣನ್ಹಿ ಅವನ್‌ ಶ್ರೀಬಸುದೇವನ್‌ 
ಸು. 760)- [ಬಸು + ದೇವ] 

ಬಸುಮ (ನಾ). ಬೂದಿ; ಭಸ್ಮ: “ಬಸುಮ - ಭಸ್ಮ(ನ್‌)” 
(ತರೈಕೋ. ೨೯) ; ಬಸುವುದ ಸಿರಿಯೊಡಲ ಪೆರೆಯುಗಿದ ಪಾವಿನ 
ತೊಡರ ಸಿಂಗರದ . - . .ಪರಮಶಿವನಿರುತಿರ್ದನನುಪಮರತ್ನಪೀಠದಲಿ 
(6500. 0-3-08) ; ಗಳರವದ ಮಂತ್ರಗಳ ಬಗೆಬಗೆಯೊಳುಚ್ಚರಿಸು 
ತಡಿಗಡಿಗೆ ನಸುನಗೆಯ ಬಸುಮಮಂ -ತೂಪಿರುವುತೆ ಮಿಗೆ ಹಸ್ತ ತಾಡನಗಳಿತ್ತು 


(ಎಕ. 11:4೬: 


ಸ್ಮರಭೂತಮಂ ನಗಿಸಿ ನುಡಿಸುತ (ತೆಂಳಾರಾ. 3-೬-88). [“ಸಂ. ಭಸ್ಮನ್‌) 
ಬಸುರಿ, 'ಬಸಿಲೌ' ನೋ. 
ಬಸುರಿ 'ಬಸರಿ' ನೋ. 
ಬಸುರಿಕೋಡು (ನಾ). ಒಂದಂ ಊರಿನ ಹೆಸರು: ದಕ್ಷಿಣತಃ 


ಬಸುರಿಕೋಡುನಾಮಗ್ರಾ ಮಃ (ಮೈಆ0. ೦೯೩೩» ೪೦-೬೯; 953)- 
[ಬಸುರ್ಕಿ (ಬಸರಿ) + ಕೋಡ್ಕು] 

ಬಸುರಿಳಿ "ಬಸಿಜಿಟಾ' ನೋ. 

ಬಸುರು "ಬಸಿಖು್‌' ನೋ. 

ಬಸುಟ್‌ 'ಬಸಿಜುೀ್‌ ನೋ. 

ಬಸುಟಿ “ಬಸಿ: ನೋ. 

ಬಸುಜಾಬಟಾಸು (ಕ್ರಿ). ಮೈಯಿಳಿಸು; ಗರ್ಭಪಾತವಾಗಂವಂತೆ ಮಾಡು : 
ಬಸುಜ್‌ಬ್‌ಪ ಪುತ್ರವಧೆಗೆಯ್ದ ಸತಿಗೆ ದುರ್ಗತಿಗೆ ಕರ್ಮಚಾಂಡಾಳಿಗೆ 
ರಕ್ಕಸಿಗೆ ನೆಲೆಯಕ್ಕು ಮುಚ್ಚಿ ಸುವಸಿಪತ್ರವನಪ್ರವೇಶದುರ್ಗತಿದುಃಖಂ 
(ಶಸಾರ- ೩೦೦)- (ಬಸುಖ್‌ (ಆ ಬಸಿಆತ್‌) 4+ ಇಲಟ್‌ಸು) 

ಬಸುರು "ಬಸಿಲಿ' ನೋ. 

ಬಸುಟಿಚ್ಚು (ನಾ). ಹೊಟ್ಟೆಯಿಂದ ಜಾರಿ ಬಿದ್ದ ಮಾಂಸಖಂಡ 
ವಂಂಂತಾದಂವು : ಇಕ್ಕಡಿಯ ಬಸುಜುಚ್ಚುಗಳ ನರಸೊಕ್ಕು ಡೊಳ್ಳಾಸದ 
ಮಹಾಭಯವೆಕ್ಕಸರದಲಿ ಕಾಣಲಾದುದು ವೈರಿಬಲದೊಳಗೆ (ಕುವ್ಮಾರ್ರೋ- 


0೭-೨೬) : ಇಕ್ಕಡಿಯ ಬಸುಜುಚ್ಚುಗಳ ನರಸುಕ್ಕುಗಳ ನಾಟಕದವೊಲು | 


ಕೈಯಿಕ್ಕಿದಾನೆಯ ಹಿಂಡು ಮುಖುದುದು ನಿಮಿಷವಾತ್ರದಲಿ (ಕುನ್ಮಾಗ. 
೨೨೪). ಓ "ಊರ್ಚು' ಎಂಬಂದಕ್ಕೆ 'ನಾಮಾರ್ಥದಲ್ಲಿ ಪ್ರಯೋಗ 
ಗಳಂ ದೊರೆತಿಲ್ಲ. [ಬಸುಜು (ಎ ಬಸಿಯ್‌) 3- ಉಚ್ಛ್ಚು, (« ಉರ್ಜು)] 

ಬಸುಜಿದುಂಬು (ಕ್ರಿ). ಹೊಟ್ಟೆ ತಂಂಬಂ ; ತೃಪ್ತಿಗೊಳ್ಳು ; ತಣಿ ; 
ಬಸುಜುದುಂ[2೨89. ತುಂ]ಬದಿರಲ್ಕೆ ನಂಬಿಯ ಬೆಸನದಿಂದೆಡೆಯಾಡಿ 
ಯಾತನ ದೆಸೆಯೊಳುಣಲಿಲ್ಲದೆ . . . ಹಸಿದು ಬಂದಾ ಚೇರಮಂ (ಐ2ಸಪು- 
08-34)- [ಬಸುಜಿು (ಆ ಬಸಿಟೀ) 4 ತುಂಬು] 

ಬಸುಜುಶೂಲೆ (ನಂ). ಎ ಬಸಿಟಿಬೇನೆ : ಯಷ್ಟಿಮಧುಕ, ದ್ರಾಕ್ಷೆ 
ಹಣ್ಣು, ಇವಂ ಹಸುವಿನ ಹಾಲು ಬಿಟ್ಟು ಅರೆದು ಹಾಲಲ್ಲಿ ಕಾಸಿ ಹಸುವಿನ 
ತುಪ್ಪದಲ್ಲಿ ಕುಡಿಯೆ ಹೃದಯಶೂಲೆ, ಯೋನಿಶೂಲೆ, ಬಸುಜುಶೂಲೆ, 
ಜ್ವರ, ವಾತಗುಲ್ಮ, ಬಾಣಂತಿಯರ ಎಲ್ಲಾ ರೋಗಗಳೂ ವನಾಣುವುವು 
(ನೈವ. 00೩) - [ಬಸುಜಿು (ಆ ಬಸಿಆಿ್‌) + ಶೂಲೆ] 

ಬಸ್ಕೆ, ವಶಿ (ನಾ). ೧. ಹೆಣ್ಣಾನೆ; ಪಿಡಿ: “ಬಸೆ ಪೇಣ್ಣಾನೆಯು” (ಕರ್ಣಾನಿ. ೨); 
ಕಾಲೊಳ್‌ ತೊಡರ್ದುತ್ವಲದಳವಮೂಲೆಗಳುಲಿ ಗೆಜ್ಜೆಯೆನಿಸೆ ಮಾಂಗಾಯೆನೆ 
ಕರ್ಣಾಲಂಬಿ ಕಮಳಮುಕುಳಂ ಬಾಲೇಭಂ ಬಸೆ[ಕಾಕಾಂ. ಸೆಳೆ]ಯ 
ಪಣಗೆ ಬಂದುದು ಕೊಳದಿಂ (6ರಾನ. 6-06) ; ಓಪನ ಪಡಿಮೊಗ 
ದೊಳ್‌ ತುಂತುಅಂ ತೂಟಾ . , . ಬಾಷ್ಪಪ್ಲುತಾಲೋಕೆ ಶೋಕಾತುರೆ 
ದುಃಖೋದ್ರೇಕದಿಂದಂ ಬಸೆ ಪರವಸೆ ಬೀಸಿತ್ತು ಕರ್ಣಾಗ್ರದಿಂದಂ (66ರಾನ. 
6-೨0 ; ತೂಳ್ಟಿತು. ೩-86 ಬೋ). ೨. ಗೊಡ್ಡಾಕಳು ; ಬರಡುದನ : 


೬೩೧೬ 


4ರ 


ಬಸ್ತಿ 


ಇತಿ ಶ್ರ 


ಬಸೆ ಇ ನೆಣ, ಹೆಣ್ಣಾನೆ, ಗೊಡ್ಡಾಕಳು (ಕಮದ. ೨೩6 600), ವಶಿ: 

೧. ಕಾಡಿನ ಕರಿಯು ವಶಿಗಳ ಕೂಡ ನೀರೊಳು ಮಾಖಯುವಂದದಲಿ (ರಈುರಂ.- 

[ಆ ಸಂ. ವಶಾ] 

ಬಸ್ಕೆ (ನಾ). ಕೊಬ್ಬು ; ನೆಣ: . *ಬಸೆ _ ವಸಾ ಣಾ ಕೊಬ್ಬು ” 
(ತರ್ಮಕೋ- ೨೪ ; ಅಲ್ಲಿ. . . ಬಸೆಯೆ ತುಪ್ಪಂ ನಾಯ್ಲಳೆ ಪರಿವಾರಂ 
ಮದ್ಯಮೆ ಪರುಷಾರ್ಥಂ (ಕರಂಉ- ೭೪3); ನೆಣನ ಬಸೆಸಹಿತಡಗು ಸುರಿದವು 
ಕದಡಿ ಹರಿದುದು ರಕುತದರೆವೊನಲು (ಕುವ್ಮಾಗ" 6-೩); ಬೇಡರ 
ಸವಿಯಡಗಂ ಬಸೆಯಂ ನೆತ್ತರಂ . , . ಮತ್ತಂ ಚವುರಿಯಂ ಪೊತ್ತು ನಗರಿಗೆ 
ಮರಲ್ಲುವರ್ವಾ ನಡುವಟ್ಟೆಯೊಳ್‌ ( ರಾಮಾಶ್ಮ. 69-೨0)- [ವ ಸಂ. ವಸಾ] 

ಬಸೆಗ (ನಾ). ಒಂದಂ ಬಗೆಯ ವಿಠಾನು : ಹಣ್ಣಲಂ ಬಸೆ [ಶಾಕಾಂ- ಸಿ]ಗ 
ಗಿಲ್‌ಲ* ಬಂಗಡೆ . . . ಆನೆಮೊಗನೆಂಬ ಪರಿಪರಿಯ ಎತಾನ್ಸಳಂ ಗುದಿ 
ಗೆಯ್ದರು (ಹಕಳಾ. a-va)- [?. / ಹಿಂ. ಬಸೂ) 

ಬಸೆನಡೆ (ನಾ). ಹೆಣ್ಣಾನೆಯಂ ನಡಗೆ: ಬಲಮುರಿಸಂಕುಗೊರಲ ಬಸೆ 
ನಡೆಯ ಬೆಳ್ಳಳಿರ್ಗೆಯ - * , ಬಂಲೆಯೊರ್ವಳ೯್‌ . . . ಪೊಂಬಟ್ಟಲನೆತ್ತಿ 
ಬರುತುಮಿರ್ದಛ್‌ (ಕಾಮಾಕ್ಕ- ೪6-೨೪). [ಬಸ್ಕೆ *- ನಡ್ಕೆ) 

ಬಸ್ಕಿ "ಬೈಸಿಕೆ' ನೋ. 

ಬಸ್ಕಿಹೊಡೆ “ಬೈಸ್ಕೆ ಹೊಡೆ' ನೋ. 

ಬಸ್ತ (ನಾ). ಗಂಡಾಡು; ಹೋತ: “ಅಜಃ, ಸ್ತಬಃ, ಬಸ್ತಃ, ಛಾಗಃ, 
ಛಗಳಕೂ, ಛಗಃ - ಈ ೬ ಹೋತು” (ಶಠಾಯು. ೪೬-೦೨೨) ; ದುಸ್ತರ 
ಮೆಂದೇವೈಸದೆ ಹಸ್ತಗತಂ ಮಾಡಿ ಮೌಲ್ಯಮಂ ಕೊಂಡರವರ್‌ ವಿಸ್ತರ 
ಕಾಯದವೇಯುಂ ಬಸ್ತ ೦ಗಳನಲ್ಲಿ ಬಪ್ತ ಪಾಲನ ಕೆಯ್ಕೊಳ್‌ (ಮಹಾನೇ- ೪-೦೨೮); 
ದಕ್ಷನ ಬೆಂದ ಮುಖ ಬಸ್ತಾಸ್ಯವಾಗಲಿ (80. ೪-೩-೩೩). ([ಸಂ.7 

ಬಸ್ತಕ (ನಾ). ೧. ಬಸ್ತ ; ಬೆದೆಯಾದ ತಾಯನೇಖಿದುದದು ಸೊರ್ಕಿದ 
ಗೂಳಿ ತಾಯನೇಅತ್ತೆಂಬಂದಬೆ ಮತ್ತಮೊಂದು ಬಸ್ತಕಮದನಿಟ್‌ಯಲ್‌ 
ಸತ್ತು ಪೊಕ್ಕುದಜೆಯೊಳ್ಳೀವಂ (ಹುಕೋತ- ೩-೩9). ೨. ಒಂದು ಬಗೆಯ 
ಉಪ್ಪು ; “ರೌಮಕ, ಬಸ್ತಕಂ-. ೨ ಸೌಭರಿ ದೇಶದಲ್ಲಿ (ರುಮ) ಎಂಬ 


೦೬-೬೮). 


2 


_ಗಣೆಯೊಳಗೆ ಹುಟ್ಟುವ , ಉಪ್ಪು, ಚಾಳುಪ್ಪಿಗೆ ಹೆಸರುಗಳೆಂದು 
ಕೆಲವರನ್ನುವರು” (೧ರ್ಕಾಂತಿ: ೨6೩)- [ಸಂ.] 
ಬಸ್ತಪಾಲ (ನಾ). ಆಡುಗಳನ್ನು ಕಾಯಂವವನು, - ಮೇಯಿಸಂ 


ವವನು : ದುಸ್ತರಮೆಂದೇವೈಸದೆ ಹಸ್ತಗತಂ ಮಾಡಿ ಮೌಲ್ಕ್ಮಮಂ 
ಕೊಂಡರವರ್‌ ವಿಸ್ತರಕಾಯದವೇಟುಂ ಬಸ್ತಂಗಳನಲ್ಲಿ ಬಸ್ತಪಾಲನ 
ಕೆಯ್ಕೊಳ್‌ (ಮಹಾನೇ, 9-036) - [ಸಂ.7 

ಬಸ್ತಾನ (ನಾ). ಠಿಕಾಣಿ ಹೂಡುವುದು ; ಜೀವನವ್ಯವಸ್ಥೆ ಯನ್ನು 
ಮಾಡುವುದು ; ಮುಂದೆ ಏಳೆಂಟು ವರ್ಷಗಳಲ್ಲಿ ನಮ್ಮ ಬಸಪ್ಪನ ಸರಿ 


ಯಾಗಿ ಕುಳಿತು ಅವ್ವನ ಕಣ್ಣ ಮುಂದೆಯೆ ನಮ್ಮ ಸ್ವಂತದ ಮನೆ 
ಯಾಯಿತು (ಸ್ಮ ಕಿತ. ೪69); ಅಂತೂ ನಮ್ಮು ಬಸ್ತಾನ ಕೂತಂ 


ಗ್ಥಾಯಿತು (ಪತಿತೋ. ೦೫): 
[4 ಹಾರ. ಬಸ್ತನ್‌ 
ಬಸ್ತಿ, 'ಬಸದಿ' ನೋ: 
ಬಸ್ತಿ (ನಾ). ೧. ಪಿಚಕಾರಿ. ೨. ಪಿಚಕಾರಿಯ ಸಹಾಯದಿಂದ 
ದ್ರವ ಅಥವಾ ಅನಿಲವನ್ನು ಮಲನಾಳದ ಒಳೆಹೊಗಿಸಿ ಮಲ 
ವಿಸರ್ಜನೆ ಮಾಡಿಸುವುದು ; ಎನೀಮಾ ಕೊಡುವುದು: ಕೋಷ್ಠ 
ಶುದ್ಧಿಯ ಸಲುವಾಗಿ ಬಸ್ತಿಯನ್ನು ಕೊಡಬೇಕೆಂದು ಮಾಡಿದರು... 
ಅರ್ಥಾತ್‌ ಈ ಪ್ರಯೋಗವು ನೀರಿನಲ್ಲಿ ಸಬಕಾರ ಮುತ್ತು ಉಪ್ಪು ಹಾಕಿ 
ಕೊಡುವದರಲ್ಲಿ ಬಂದಿತು (ಹ್ಮ. ೦೪). ೩. ಹೊಕ್ಕುಳಿನ ಕೆಳಭಾಗ. 
[ಸಂ. / ಹಿಂ. ವಸ್ತಿ, ಮರಾ. ಬಸ್ತಿ, ಬಸ್ತೀ] 


ಕಟ್ಟು; ಮರಾ, ಬಸ್ತಾನ್‌, ಬಸ್ತನ್‌] 


ಬಸ್ತಿ ೬೩೧೭ ಬಹಳಿತ 


ಇಡಿ 


ಬಸ್ತಿಕ (ನಾ). [ಯೋಗ]ಹಠಯೋಗದ ಆರು ಬಗೆಯ ಅಂಗಗಳಲ್ಲಿ, |ಬಹರಿಚ (ನಾ). ಬಹರಿ (?) : ರಾಜಾಧಿರಾಜ ರಾಜಪರಮೇಶ್ವರ 


ಒಂದು : ಆಧಾರಕುಂಚನದಿಂದಾದಂ ಪೊಡೆವೊಕ್ಕ ನೀರನೆ ಕುಲಕಿಯನುಎಂ ಕ್ರುಷ್ಠರಾಯ ಮಹಾರಾಯನ ಮನೆಯ ಕುದುರೆ ಬಹರಿಚನ ಮಲಿಸಟರ 
ಶ್ರೀದಂ ನೌಳ9ಕದಿಂದಂ ಬಾಧೆವಡೆಯುದಂತೊಡರಿಪನಾ ಬಸ್ತಿಕಮಂ ವುಗ ಚಂನಣಸಟರು (ಎಳ. 1x(8). ತೆಂಕುಂ. ೩%-೭ ; 1836). 
(ರೈ ಸೂರು. 8-098) - [ ಇ ಬಹರಿ ?) 
(ಹಂ, ಬಸ್ತಿಕ « (ಹೊರಕ್ಕೆ ಜಗ್ಗಿದಾಗ ಮೊನೆಯು ದೆ:ಹದಲ್ಲೇ| 8 ಬಹಲ, ಬಹಳ (ಗು). ೧. ಅಧಿಕವಾದ ; ಅಪಾರವಾದ ; ಹೇರಳ 
ಉಳಿಯುವ) ಒಂದು ಬಗೆಯ ಬಾಣ] ವಾದ. ೨. ದಟ್ಟವಾದ ; ಸಾಂದ್ರವಾದ. ೩. ಗಟ್ಟಿಯಾದ ; 
ಬಸ್ತಿಗೆ (ನಾ). ಇ ಬಸ್ತಿಕ ; ಧೌತಿಯುವರಾ ಬಸ್ತಿಗೆಯಂಂ ನೇತಿ ತ್ರಾಟಕ ದೃಢವಾದ. ೪. ವಿಸ್ತಾರವಾದ; ಅಗಲವಾದ. ೫. 
ಕಪಾಲಭಾತಿಯುಮಿಳೆಯೊಳ*್‌  ನೂತನನೌಲಿಕಮೆಂಬಾ ಪೂತಮುನಿ (ಬಣ್ಣದಂತೆ) ಕಡುಪಾದ ; ಗಾಢವಾದ. ೬. (ಧ್ವನಿಯಂತೆ) 
ಗಳೊರೆದಲುವಗೆ ಕಮ್ಮಂ ಪೊಳಿಗುಂ (ಮೈಸೂರಿ. ೩-೦೪೦)- ಕಠೋರವಾದ ; ಬಿರುಸಾದ. ಓ. (ಬಾಲದಂತೆ) ಪೊದೆ 
[ ಆಬಸ್ತಿಕ ) 1c ಯಾಗಿರುವ. ಬಹಳ : ೧. ಅತಿಬಹಳದಹ್ಮಮಾನಕಾಳಾಗುರುಧೂಪ 
ಬಸ್ತು (ನಾ). ೧. ಸಾಮಾನುಗಳ ಗಂಟು. - ಮೂಟೆ: (6). ವಿ. ಧೂೊಮಯ ್ಟಿಘಟಿತಘನಶ್ಯಾಮಲಪ್ರೋಮತಲಧೂಪಂಗಳಿಂದಂ 
(ವ್ಯವಸ್ಥಿತವಾದ) ಕಾಗದ ಪತ್ರಗಳ ಕಟ್ಟು : ದಘ್ನರು : (ರ್ಮಗಕ- ಅರ್ಚಿಸಿ (ಅಂತ್ರ: ೨-೩೨ ನ): ತುಂಬುರಂ . . . ಕೋಟಿಮಕುಟವರ್ಧನರಿಂ 
iv, tue). ಬಹಳ  ಗೊಂದಣಾಸ್ಕಾನನಾಗಿರ್ದ ನರಸಿಂಗಮೊನೆಯರ್ಗೆ ಸಾದರದಿಂ 
ಬಸ್ಸು ಕಟ್ಟು ೩ ಬೇರೆ ಕಡೆಗೆ ರವಾನಿಸಲು ಅನಂಕೂಲವಾಗು ಮಯ್ಯಿಕ್ಕಿ ಕಯ್ಯಂ ಮುಗಿದು (ಕಲೆ. ೪-೬4) ; ಹೇಳಲೇನದ ಬಹಳ 
ವಂತೆ ವಸ್ತುಗಳನ್ನು ಜೋಡಿಸ ಕಟ್ಟು: ರೇಷ್ಮೆಯನ್ನು . - .|8 ದುಗುಡದ ಪಾಳೆಯವೊ ನಿನ್ನಾತನೋಲಗಶಾಲೆಯೋ ನಾವಣಃಯೆವು 
ವ್ಯಾಪಾರಸ್ಕಳಗಳಿಗೆ ಕಳುಹಿಸುವುದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಬಸ್ತು (ಕನಾಳೆ. 0-09)... ೨. ಕೇಸರಿಯ ಲೀಲಾಳಾಪವಿಲ್ಲದ ಬಹಳ ಕಾನನವೋ 
ಕಟ್ಟುವುದು ಮುಂತಾದ ವಿಚಾರಗಳಲ್ಲಿ ಇಂಡಿಯಾದೇಶದವರಿಗೆ ಶಿಕ್ಷಣ - - - ಪಾಳಯವೆನುತ ಬರುಶಿರ್ದ (ಕುತ್ಮಾಲ್ರೋ- 6-6). (ನಾ). ೮. 
ಕೊಡಲು ಒಂದು ಪ್ರಯೋಗಕ್ಷೇತ್ರವನ್ನು. . . ಸ್ಥಾಪಿಸಿದರು (ಳಾಗ್ಯಕಿ- ೩೯). ಹೆಚ್ಚು ;. ಅಧಿಕ : ಮನೆಯಲ್ಲಿ ಮಂದಿ ಬಹಳ ಹೊನ್ನಿನ ವೆಚ್ಚ ಘನವು 
( + ಪಾಠ. ಹಿಂ. ಮರಾ. ಬಸ್ತಾ] (ಕಂಠನಿ. ೬-೦೪) ; ಬಂಗಾಲ, ಮಲಯಾಳ, ಮೈಸೂರು ಮುಂತಾದ 
ಬಸ್ಸು (ನಾ). ನಿಗದಿಯಾದ ವೇಳೆ ಹಾಗೂ. ಸ್ಥಳಗಳಲ್ಲಿ ಸಂಚರಿಸುವ. |20| ಪ್ರಾಂತಗಳಲ್ಲಿ ಹುಲಿಗಳು ಬಹಳ (ಕುಂ. ೪-೫). ೯. ಒಂದು ಬಗೆಯ 
ಅನೇಕಜನರು ಕೂಡಬಹಂದಾದ. ಪೆಟ್ರೋಲ್‌ ಮುಂತಾದ ಇಂಧನ ಕಬ್ಬು. 
ಗಳಿಂದ ಚಲಿಸುವ ಏ:ಹನ ; ಮೋಟಾರಂಬಂಡಿ ; ಉಃಪ್ಪೆಂದು ಬಹಳ ಮಾಡಿ <೧. ಹೆಚ್ಚಾಗಿ ; ಬಹುಮಟ್ಟಿಗೆ : ಸೋಲಾಷುರದಲ್ಲಿ 
ಹೊಗೆ ಸೂಸಿ ಇನ್ನು ಬಸ್ಸೋ ಕಾರೊ ಏನಾದರೂ ಸರಿಯೆ, ಓಡಿತಲ್ಲಿಯೆ «ಎ ನಾವು ಯಾವಾಗಲು ಬಹಳ ಮಾಡಿ ಇರುವ ಸ್ಥ ಳವು ಇದೆ (ಮುಂದಾ: 
ಬುದ್ಧಿ (ಅರಳು. ೦೪೭-8) : ನೋಡು. ಮೋಡದ ಬಸ್ಸು ಭರಭರ ತುಂಬಿ 39). ೨. ಬಹುಶಃ ; ಬಹುತೇಕ : ಆಗ ಬಹಳ ಮಾಡಿ ಬೆಳಗಿನ 
ಕೊಂಡೇ ಸಾಗಿವೆ ಯಾವ ಗಿರಿಶಿಖರದಲಿ ಜಾತ್ರೆಯೋ (80ನು - ೧೧-೯೪). [೨6 ಎಂಟು ಗಂಟೆಯಾಗಿರಬೇಕು (ಇತ್ತ. ೩೭). ೩. ವಿಶೇಷವಾಗಿ ; ಮುಖ್ಯ 
[._ ಇಂ. pus] ವಾಗಿ : ಇದು ಬಹಳ ಮಾಡಿ ಪ್ರಾಣಿಗಗ ಮನೋಧರ್ಮವೇ (ಉರಾಕ.- 
ಬಸ್ಸುನಿಲ್ದಾಣ (ನಾ). ಪ್ರಯಾಣಿಕರು ಹತ್ತಲು. ಇಳಿಯಲು ೦೩). ಬಹಳಷ್ಟು ಎ ಬಹುವಂಟ್ಟಿಗೆ ; ಆದಷ್ಟು : ಹೀಗೆ ಅನಿಸುವುದ 
ಅನುಕೂಲವಾಗಂವಂತೆ ಸಾರಿಗೆ ಬಸ್ಸುಗಳು ನಿಲ್ಲಲು -ಗೊತ್ತು ರಿಂದಲೇ ಸಂಸಾರದೊಳಗೆ ಬಹಳಷ್ಟು ಪ್ರಚ್ಛನ್ನವಾದ ನಿರಾಶೆಯ ಹತ್ತಿಕ್ಕಿ 
ಪಡಿಸಿರುವ ಸ್ಥಳ : ಮನೆಯಿಂದ ಹೊರಟ ಗಣಪತಿ ಸೀದಾಬಸ್ಸು ದಂತಾಗಿ ಹದುಗಿಕೊಂಡಿದೆ (ಶ್ರಏಂರ- ೩9) ; ಮಾಸ್ತರರ ಮನಸ್ಸು ಈಗ 
ನಿಲ್ದಾಣಕ್ಕೆ ಬಂದ (ಪರ್ಮಸ. 30): [ಬಸ್ಸು ೬ ನಿಲ್ದಾ ಇ] 30 ಬಹ: ಸ ಹಗುರವಾಗಿತ್ತೂ (ಮೂರುರಾ- ೭೨). [ಸಂ.7 
ಬಹ "ವರ್‌' ಪರಾ. ಬಹಲಿ ಹಾಲ್‌” ನೋ. 
ಬಹತ್ತರನಿಯೋಗ "'ಬಾಹತ್ತರನಿಯೋಗ' ಪರಾ. ಬಹಲಿಕೆ, ಬಹಳಿಕೆ (ನಾ). ಅತಿಶಯತೆ ; ಆಧಿಕ್ಕ: ಮೆಳಸಿನನಿಲಿರಿದು 
ಬಹದರ್‌ “"ಬಹಾದುರ್‌' ನೋ. ಗಿರಿಗೆಯನಳೆದೊರ್ಗ್ಗಣ್ಕೋಲೊಳೊಳಗೆ ಪೊಅಗಣೆ ಮೆಆವೊಳ್ತಳವಡೆ 
ಬಹದರ 'ಬಹಾದುರ್‌' ನೋ. ಚಾರಿಪ ಬಹಲಿಕೆಯಳವಿದು ಕೇವಳಮೆ ಕೀರ್ತ್ತಿನಾರಾಯಣನ (ಎಳ. 11. 
ಬಹದರಿ "ಬಹಾದುರೀ? ನೋ. 35 ೦೩೩-೯6 ; 962). ಬಹಳಿಕೆ : ವಿಹಗಕುಳಂಗಳಂ ನೆರಪಿ ಕೂಜನದೇಟಕ್ಸಿ 
ಬಹದರಿವರಹ "ಬಹಾದ್ದು ರಿವರಹ' ನೋ. ಮನೋಜರಾಜ್ಯಮಂ ಬಹಳಿಕೆಯಿಂದೆ ಮೂವಡಿಸಿ . . . ಆತ್ಮಮನ್ಮಥ 
ಬಹದರು “ಬಹಾದುರ್‌' ನೋ. ಗ್ರಹಮನದೇಂ ಕಟಲ್ಪುವರೊ ಯವ್ವನಮತ್ತೆಯರಲ್ಲಿ ನಲ್ಲರೊಳ್‌ (ಫಶ್ಮತು. 
ಬಹದ್ದರ "ಬಹಾದುರ್‌' ನೋ. ೨-೪೨) । ಗಜದಳದ ಬೃಂಹಿತದ ಬಹಳಿಕೆ . . . ಛಡಾಳಿಸಲೊಡ್ಡಿದರು 
ಬಹದ್ದುರಿ "ಬಹಾದುರೀ' ನೋ. ಮಂಡಳಿಸಿ ಮೋಹರವ (ಉುನ್ಮಾಳೀ- 6-09). [ಬಹಲ + -- ಇಕೆ) 
ಬಹದ್ದೂರ್‌ "ಬಹಾದುರ್‌' ನೋ. © | ಬಹಲು "ಬಹಾಲ್‌' ನೋ. 
ಬಹದ್ದೂರ "ಬಹಾದುರ್‌' ನೋ. ಬಹಳ "ಬಹಲ' ನೋ. 
ಬಹದ್ದೂರಿ "ಬಹಾದುರೀ' ನೋ. ಬಹಳಿಕೆ :ಬಹಲಿಕೆ' ನೋ. 
ಬಹರಿ (ನಾ). ದಂಡನಾಯಕ (2) : ಮಸಣಿತಮ್ಮ ನಮಗ ವೀರ ಬಹಳಿತ (ಗು). ೧. ವಿಶೇಷವಾದ ; ಅತಿಶಯವಾದ : ನಿಜವರೂಥದ 
ಮಸಣನು ಹೊಯಿದು ಹೊಯಿಕುಟ್ಟಾಡಿ ಉಭಯ ಬಿಲ್ಲಣಿ ಬಹರಿಯ ಲಂದು ಕೌರವವಿಜಯಮಾರುತಿ ಹೊಕ್ಕು ರಿಪುಭೂಭುಜರನರೆಯಟ್ಟಿದನು 


ಯೇಜ್‌ದ ಕುದುರೆಯನುವಿಎಿಆಅ್‌ದ ಕಾಲಾಳನು ತಿವಿದು ಸುರಲೋಕ | 46 ಬಹಳಿಸ ಸಿಂಹನಾದದಲಿ (ಕುರ್ಮಾರ್ರೋ- ೦೩-೦೭) : ರಘುಪ್ರಭವ 
ಪ್ರಾಾಪ್ರನಾದನು (ಎಳೆ. ೪1. ಶಕೃಷು. ೩೬-೦೧ ; 1292) - [?] ಸೂತಮಾಗಧವಂದಿಸಂದೋಹ ಬಿರುದನುಚ್ಚಾರಿಸಲು ಮಾರುತಿ ಧಿರುರೆ 


ಬಹಳಿಸು ೬೩೧೮ 


ಪಾಯವಧಾರೆನಲು ಬಂಧುರದ ಬಹಳಿತ ಸೇತುವಿದ್ದೆಡೆಗಾಗಿ ನಡೆತಂದ 
(ಕೊರ. ೬-೩). ೨. ದಟ್ಟವಾದ ; ಸಾಂದ್ರವಾದ. ೩. ಪ್ರಬಲ 
ವಾದ ; ಬಿರುಸಾದ. (ಸಂ, ಬಹರಿತ] 

ಬಹಳಿಸು (ಕ್ರಿ). ಹೆಚ್ಚಾಗು ; ಅಧಿಕವಾಗು : ಸಿಹಿ ಪಿರಿದಾದಲ್ಲಿ ಹುಳಿ 
ಗೊಡುವಳು ಹುಳಿ ಬಹಳಿಸಲುಪ್ಪುದೋಜುವಳು (ಕರತ. ೦೦-೩೦)- 

[ಬಹಳ ( « ಬಹಲ) 4+ -- ಇಸ್ಕು) 

ಬಹತದರ್‌ “ಬಹಾದುರ್‌' ನೋ. 

ಬಹಾದರಿ ಬಹಾದುರೀ' ನೋ. 

ಬಹಾದರೀವರೆಹ 'ಬಹಾದ್ದುರಿವರಹ' ನೋ. 

ಬಹಾದುರ್‌,ಬಹದರ*, ಬಹದರ, ಬಹದರಂ,ಬಹದ್ಧರ ಬಹದ್ದೂರ್‌, 
ಬಹದ್ದೂರ, ಬಹಾದರ್‌, ಜಹಾದ್ದರ್‌, ಬಹಾದ್ದರ , ಬಹಾದ್ದುರ, 
ಬಹಾದ್ದೂರ್‌, ಬಹಾದ್ದೂರ; ಬಾದರ್‌, ಬಾದುರ, ಬಾಧಂರ, 
ಭಾಹದರಂ (ನಾ). ೧. ವೀರ; ಶೂರ ; ಸಾಹಸಿ: (೪). ೨. 
ಯೋಧ ; ಸೈನಿಕ: ($). ೩. ಮೊಗಲ್‌ರಾಜರು ಗಣ್ಮವ್ಯಕ್ತಿಗಳಿಗೆ 
ಕೊಡುತ್ತಿದ್ದ ಒಂದು ಬಿರುದು : ಶ್ರೀಮನ*ಮಹಾರಾಜರಾಜಾ 
ಸಾಹೇಬ್ಬಹಾದುರವರು. ಇದರಡಿ ಕಂಡಂತೆ ಕಾನೂನನ್ನು ಏರ್ಪಡಿಸಿರುತ್ತಾರೆ 
(ತ್ರಿ ಮಾಳೆ. ೦೪). ಬಹದರ್‌ : ೩. ಹೈದರಲ್ಲಿಖಾನ್‌ಬಹದರವರು ಕೊಟ್ಟ 
ದರ್ಮಕ್ಕೆ ಮಾಗನೂರ ಗ್ರಾಮಶ. ಸನ (ಎಳ. ೫1. ತನ್ನಕ- ೦೬೬-೩ ; 
176) : ಮುದ್ದುಕೃಷ್ಮಾ ಜಮ್ಮಣ್ಣೀಯವರು ನಂಜರಾಜಬಹದರವರು 
(ಎಳ. ೫: , ಕೆಳುರಾ- ೨೪೦-೬ ; ಸು- 2628)- ಬಹದರ : ೩. ಹೈದರಲ್ಲಿ 
ಬಹದರನು (ಸೌ$ಎ. 0949, ಸೇಲಂ. ೦೩8-೦೯ ; 2769). ಬಹದರು : ೩. 
ಯಾ ಹೈದರಲ್ಲಿಖಾನರ ಹಿರೇರು ಪೂರ್ವದಲ್ಲಿ ಅರಬ್ಬದೇಶದಿಂದ . . . 
ಬಿಜಾಪುರದ ಸಂಸ್ಥಾನಕ್ಕೆ ಬಂದು ಅಲ್ಲಿನ ಬಹದರಲ್ಲಿ ನೌಕರೀ ನಿಂತು 
(ಶೈರರ, ೨). ಬಹದ್ದರ : ೧. ಕಲ್ಲ್ಯಾನ ಬಿಡಿಸಿಗೊಂಡು ಹೋಗೂ 
ಡಿಹದ್ದರ ಅವರ ಹಿಂಡಿನ್ಕಾಗ ಯಾವನೂ ಇಲ್ಲ 1ಗ್ರಾಮಾಯ. ೨೯೪) ; 
ಭಾರಿ ಜಮಾನುದಾರರು ಕೂಡ ಈಗ ಅನ್ನಾನ್ನಗತಿಯಾಗಿ ಕೇವಲ ಅಡ್ಡ 
ಹೆಸರಿನ ಬಹದ್ದರರಾಗಿ ಆತ್ಮವಂಚನೆಯನ್ನೇ ಮಾಡಿಕೊಳ್ಳುತ್ತಿರುವರು 
(65. 0೩). ಬಹದ್ದೂರ್‌ : ೧. ನೀವು ದೊಡ್ಡ ಬಹದ್ದೂರರು 
ಅಕ್ಷಯಬಾಬು |! (ಕಶ್ರತ್ಕ. ೨೦೩). ೩. ಶ್ರೀಮುಮ್ಮಡಿಕೃಷ್ಣರಾಜ 
ಒಡೆಯರ್‌ ಬಹದ್ದೂರ್‌ ಜಿ. ಸಿಯವ್ಯಿವಯವರ ಪಿತೃಗಳಾದ ಮಹಾ 
ರಾಜರು ಖಾಸ ಚಾಮರಾಜಒಡೆಯರವರ ಜ್ಞಾಪಕಾರ್ಥ ಇದು ಸ್ಥಾಪಿತ 
ವಾಗಿದೆ (ಎಳ. ೪8 (2). ಶ್ರೀಕಂಗ. ೩೭೩-ಂ ; 168 7); ಟೀಪು 
ಸುಲ್ತಾನ ಬಹದ್ದೂರ್‌ರವರು. ತಮ್ಮ ಕಡೆಯಿಂದ ಒಂದು ಕಾಗದ, 
ಮಾರಸಾದಕನ ಕಡೆಯಿಂದ ಒಂದು ಕಾಗದ .. . ದೋಸ್ತಿ ಮಾಡುವ ಬಗೆ 
ನಂಬಿಗೆ ಭಾಷೆ ಹಾಕಿ ಬರಿಸಿ (ಉಾಕೇಂಠ್ರ- ೬೪). ಬಹದ್ದೂರ: ೧. 
ಕಂಚಿನ ತಂಬಿಗೆ, ಮಸಿಬುಡ್ಡಿ . . . ಪುಸ್ತಕ ಇತ್ಯಾದಿ, ಇತ್ಮಾದಿ_ ಹೆಂಡತಿಯ 
ಮೈ ಮುಖಕ್ಕೆ ಗುರಿಯಿಟ್ಟು ಬೀಸಿ ಎಸೆಯುವ. ಬಹದ್ದೂರರೂ ಇದ್ದಾರೆ 
(ಹುಕ್ಕುಶು- ೦೨). (ಗ). ೪. ಸಮರ್ಥವಾದ; ಪ್ರಬಲವಾದ : 
ಮಹಾದೇವನು ನಮಗೆ ಕೊಟ್ಟು ಇರುವಂಥಾ ಒಂದು ನಾಲಿಗೆಯನ್ನು 
ಇಂಗ್ರೇಜಿ ಬಹದ್ದೂರ ಸರಕಾರದ ಸ್ನೇಹ- ಮಾಡುವಾಗ, ಅವರಿಗೆ ಕೊಟ್ಟು 
ಇದ್ದೇವೆ (ಉಾಶೇಂತ್ರ. ೩೬). ಬಹಾದರ್‌ : (9), ಬಹಾದ್ದರ್‌ : 
೩. ಜನರಲ್‌ ಮೆಂಡೂಸ್‌ಸಾಹೇಬ್‌ ಬಹಾದ್ದರವರು ೬. * . ಬಂಗಾಳದ 
ಲಾರ್ಡ್‌ಕಾರನ್ವಾಲೀಸ್‌ಸಾಹೇಬ*”ಬಹಾದ್ಧ ರವರ ಫೌಜನ ಸಂಗಡ ಕೂಡಿ, 
ಒಟ್ಟಾಗಿ ಗಟ್ಟ ಹತ್ತಿ ಬಂದು, ಬೆಂಗಳೂರ ಮೊಕ್ಕಾಮಿನಲ್ಲಿ ಇಳುಕೊಂಡರು 
(ಕೇಂದ್ರ. ೩೦). ಬಹಾದ್ದರ : ೧. ಹೆಸರಿಗೆ ತಕ್ಕಂತೆ, ಅವನು ಬಹಾ 
ದ್ವರನೇ ಆಗಿರುವನು (ಕಳ್ಳಳಾ- ೩). ೪. ಮೊದಲು ಕೊಡಗಿನ ಮಹಾ 


ಬಹಾದ್ದುರ 


ರಾಜರ ಕಡೆಯಿಂದ ಮಿತ್ರತ್ವವಾಂಛಲ್ಕವಿಟ್ಟು ಶಾಶ್ವತವಾಗಿ ನಡದು 
ಬರಬೇಕು ಎಂಬುದಾಗಿ, ಭಾಷಾಪತ್ರಿಕೆ ಬರೆಸಿ, ಇಂಗ್ರೇಜಬಹಾದ್ಧರಕಂಪನಿ 
ಸರಕಾರದಲ್ಲಿ ಮಡಗಿ 'ಇದೆ (ರಾಶೇಂಕ್ರ, 69)- ಬಹಾದ್ದುರ : ೪. ಹತ್ತು 
ಪಾಲು ಹೆಚ್ಚಾಗಿ ಇನ್ನೂ ಇಂಗ್ರೇ ಜಬಹಾದ್ದು ರಕುಂಪನಿ ಸರಕಾರಕ್ಕೆ ಸಹಾಯ 
ಮಾಡಬೇಕು ಎಂಬುದಾಗಿ, ನಾವು ನಿಶ್ಚೈಸಿ ಇದ್ದೇವೆ (ಉಶೇಂದ್ರ - ೦೨೭). 
ಬಹಾದ್ದೂರ್‌ : ೧. “ಬಹಾದ್ದೂರ್‌ ಎ ಶೂರ” (ಕಾನಕೋ. ೨೦). 
ಬಹಾದ್ದೂರ : ೪. ಈ ಪೂರ್ವೊೋತ್ತರವೆಲ್ಲಾ ಇಂಗ್ರೇಜಬಹಾದ್ಧೂರ 
ಸರಕಾರಕ್ಕೆ ಬರದು ಕಳುಹುತ್ತೇವೆ (ಕಾಕೇಂದ್ರ. ೯೩). ಬಾದರ್‌ : ೩. 
ನವಾಬುಹೈದರಲಿಖಾನ್‌ ಬಾದರವರು ಪೃತ್ವೀಸಾಮ್ರಾಜ್ಯಂಗೆಯುತ್ತಿರಲು 
(ಎಳ. 1೫, ಶನ್ನಶ- ೦೮-೬; 177). - ಬಾದುರ: ೩. ವುಭಯದಳ 
ಪೂಜ್ಮಲಿಂಗವೊಡೆದಳವಿಭಾಡ ಬಾದುರಮಲುಕ ಸಪ್ತಾಂಗಹರಣಯೇನು 
ಮುಲಮಂದ ಪಾರ್ಥಿಕಮಲ್ಲ . ,, ಮುಂಮ್ಮುಡಿಹೊಟ್ಟಂಣನಾಯಕರೈಯ 
ನವರು ಮಾಡಿಸಿದಂತಾ ಶಾಸನಾ (ನೀರ: ೦೪೬೮, ೪9-06; 1700). 
ಬಾಧುರ : ೨. ಹಸ್ತಿಗಳ ಸಾಲಿಂದ ಸಾಲ್ಲಳನೆತ್ತಿಸಿದ ಬಾಧುರರ 
ರಣದೊಳು ವಿಸ್ತರಿಸಲಸದಳಗಳಾದವು ರಾಯಬಲವೆಲ್ಲ (ಮುಲ್ನಾಕಾ- ೭-೨೪). 


' ಭಾಹದರು : ೩. ಮಹಾರಾಜರಾಜಕ ಓೈಷ್ಣರಾಜವೊಡೇರಭಾಹದರು . ... 


ಬರಸಿ ಕಳುಹಿಸ್ತ ನಿರೂಪ (ಎಕ. ೪1, ಕೊಪ್ತ, ೪೮-೦೯; 1811)- 
[«-ಪಾಠ. ಬಹಾದುರ್‌; ಹಿಂ. ಬಹಾದುರ್‌, ಬಹಾದರ"; ಮರಾ. 
ಬಹಾದೂರ್‌, ಬಹಾದರ್‌, ಬಹಾದ್ದರ] 


ಬಹಾದುರೀ. ಬಹದರಿ, ಬಹದ್ದುರಿ, ಬಹದ್ದೂರಿ, ಬಹಾದರಿ, 


ಬಹಾದ್ದರಿ, ಬಹಾದ್ದೂರಿ (ನಾ). ೧. ಬಹದ್ದೂರ್‌ ಹೈದರನ 
ಕಾಲದಲ್ಲಿ ಟಂಕಿಸುತ್ತಿದ್ದ ಒಂದು ಬಗೆಯ ಚಿನ್ನದ ನಾಣ್ಯ: 
ಬ್ರಿಟಿಶಸರಕಾರದ ಅಮಲಿನ ಆರಂಭದಲ್ಲಿ... ೧೮ ಪ್ರಕಾರದ ವರಹಗಳು 
ಅಥವಾ ಹೊನ್ನುಗಳು ನಡಿಯುತ್ತಿದ್ದವು. ಅವುಗಳ ವಿವರ. _೧ ಗಜಪತಿ 
(ವಿಜಯನಗರದ ಅರಸರದು)... ೨ ಬಹಾದುರೀ (ಹೈದರನದು) ರೂ. ೪, 
ಆ. ೮ (ಕಠಾಗ. ೨60). ಬಹದರಿ : (ಗು). ೨. ಬಹದ್ದೂರನಿಗೆ 
ಸಂಬಂಧಿಸಿದ; ಮೊಗಲ್‌ದೊರೆಗೆ ಸೇರಿದ : *ಬಹದರಿವರಹ' 
ಪರಾ. ಬಹದ್ದುರಿ : ೩. ಭಾರಿಯಾದ; ಮಹತ್ತ್ವದ : ಅದು 
ಬೇವಾರಸು ಬಹದ್ದುರೀ ಸುದ್ದಿಯಾದದ್ದರಿಂದ ತಾವು ಅದನ್ನು ವಹಿಸಿ 
ಕ್ಕೊಂಡು ವರ್ಧಮಾನಕ್ಕೆ ತಂದರೆಂದು, ನನ್ನ ಊಹೆ (೪೦6. ೩೬೪)- 
ಬಹದ್ದೂರಿ: ೪. ಯೋಗ್ಯವಾದ; ಸಮರ್ಥವಾದ : ಅವನ 
ಎತ್ತೂ ಹಾಗೆಯೇ ಬಹದ್ದೂರಿ (ಹ್ಳಿರಾ- ೪೦) - ಬಹಾದರಿ : ೨. 
“ಬಹಾದರೀವರಹ' ಪರಾ. ಬಹಾದ್ದರಿ: ೪. 'ಬಹಾದ್ದರಿತನ' 
ಪರಾ. ಬಹಾದ್ದೂರಿ : ೫. ಅಧಿಕಾರ : ಮನಸ್ಸು ಯುತುವ್ಯತ್ಕಾಸ 
ವನ್ನು ಗೆದ್ದು ಅದನ್ನು ನಿಶ್ಚೇತನವಾಗಿ ಮಾಡಿ ಒಂದು ಬಹಾದ್ದೂರಿ 
ನಡಸುವಂತಿದೆ (80ರ. 31. ೪೦೬). 

[.-ಪಾರ. ಹಿಂ. ಬಹಾದುರೀ ; ಮರಾ. ಬಹಾದರೀ,: ಬಹಾದಾರೀ, 
ಬಹಾದೂರೀ) 


ಬಹಾದ್ದರ್‌ 'ಬಹಾದಂರ್‌' ನೋ. 


40 ಬಹಾದ್ದರ “ಬಹಾದಂರ್‌' ನೋ. 


48 


ಬಹಾದ್ದರಿ 'ಬಹಾದಂರೀ' ನೋ. 
ಬಹಾದ್ದರಿತನ (ನಾ). ದಕ್ಷತೆ; ಸಾಮರ್ಥ, : ಬೆಳ್ಳಾರೆಕೋಟೆ, 


ಮೂಡ ಕೊಡೆಯಾಲದ ಕೋಟಿ ಸಮಾಚಾರ ಬರಸಿದ್ದು ಕೇಳಲಿಲ್ಲ. 
ಬಲುಚಾತುರ್ಯ, ಧೈರ್ಯ, ಬಹಾದ್ದರಿತನ ಸಹಾ ತೋರಪಟ್ಟಿತು 
(ಕಾಕೇಂದ್ರ. ೦6೦). [ಬಹಾದ್ದರಿ (-ಬಹಾದುರೀ) + ಎ ತನ] 


ಬಹಾದ್ದುರ “ಬಹಾದುರ್‌' ನೋ. 


ಬಹಾದ್ದುರಿವರಹ ೬೩೧೯ 
ಬಹಾದ್ದೂರಿವರಹ, ಬಹದರಿವರಹ, ಬಹಾದರೀವರಹ (ನಾ). 
ಬಹದ್ದೂರ್‌ ಹೈದರನ ಕಾಲದಲ್ಲಿ ಟಂಕಿಸಲಾಗುತ್ತಿದ್ದ, ಅಂದಿನ 
ನಾಲ್ಕು ಅಥವಾ ಐದು ರೂಪಾಯಿಗಳಿಗೆ ಸಮಾನವಾದ ಒಂದು 
ಬಗೆಯ ಚಿನ್ನದ ನಾಣ್ಯ : ಮರುಕ್ಷಣದಲ್ಲಿ ಐದನೂರುಬಹಾದ್ಮುರಿ 
ವರಹಗಳ ಥೈಲಿ ರುಣ್ಣೆಂದು ಬಿತ್ತು ಜೋಯಿಸರ ಬೊಗಸೆಗೆ (ಕೃಷ್ಣಕೂ. 
೩೬). ಬಹದರಿವರಹ : ಇಂಗ್ಲಿಷ್‌ ಸರ್ಕಾರಕ್ಕೆ ಸಲ್ಲಬೇಕಾದ ಪಗದಿಯ 
ವಿಷಯದಲ್ಲಿ ಈ ರಾಜ್ಯವು ತತ್ಕಾಲಕ್ಕೆ  ಕ್ಷೀಣದಶೆಯಲ್ಲಿದ್ದ ಕಾರಣ 
ಮೊದಲನೆಯ ವರ್ಷದಲ್ಲಿ ೭ ಲಕ್ಷ ಬಹದರಿವರಹಕ್ಕೆ ಬದಲಾಗಿ ೭ ಲಕ್ಷ 
₹೦ರೀರಾಯಿಎರಹವನ್ನು ಅಂಗೀಕರಿಸಲಾಗುವುದು (ಮುಚಾಶಂ. 11, ೦೦). 
ಬಹಾದರೀವರಹ : (9). [ಬಹಾದ್ದುರಿ (ಬಹಾದುರೀ) *- ವರಹ] 


10 


ಬಹಾದ್ದೂರ್‌ 'ಬಹಾದಂರ್‌' ನೋ. 
ಬಹಾನ್ಹೂರ  “"ಬಹಾದುರ್‌' ನೋ. 
ಬಹಾದ್ದೂರಗಡಿ (ನಾ). ಸಮರ್ಥನಾದ ವ್ಯಕ್ತಿ; ದಕ್ಷ: ವಕೀಲರು 


ಬಹಾದ್ದೂರಗಡಿ , ಸರದಾರ ಮನಸ್ಮಾ (ರಳ್ತೆರು. ೧೪೬). 
[ಬಹದ್ದೂರ (ಇ ಬಹಾದುರ್‌) *ಗಡ್ಕಿ(p ಮರಾ. ಗಡಿ- ಮನುಷ್ಯ)) 
ಬಹಾದ್ದೂರಿ 'ಬಹಾದುರೀ' ನೋ. 
ಬಹಾರ್‌ (ನಾ). ೧. ಮೋಜಂ; ತಮಾಷೆ; ಗಮ್ಮತ್ತು : ಚದುರಂಗದ 
ಆಟವು ಎಂ ಧಾ ಬಹಾರ್‌ ನಡೆದಿರುತ್ತದೆ! (ತೋಹಿಕೀ. ೭೦). ವ. [ಸಂಗೀತ] 
ಒಂದಂ ರಾಗದ ಹೆಸರು: ಬಹಾರ್‌, ಬಾಗೇಶ್ವರಿ, ಪೂರಿಯಾ, ದರ್ಬಾರಿ, 
ಕಮಾಚಿ್‌ರಾಗಗಳು ಉನ್ಮಾದವನ್ನೂ . . . ಗುಣಪಡಿಸುವುದೆಂಬ ಭಾವನೆ 
ಉತ್ತರಭಾರತದಲ್ಲಿದೆ (ಹರ: 899). 
[ — ಪಾರ. ಹಿಂ. ಬಹಾರ್‌" ; ಮರಾ. ಬಹಾರ್‌". ಬಹರಿ ] 
ಬಹಾಲ*, ಬಹಲ, ಬಹಲು (ನಾ). ೧. ಪೂರ್ವಸ್ಥಿತಿಗೆ ತರುವಿಕೆ ; 
ಯಥಾಸ್ಥಿತಿಗೆ ತರುವಿಕೆ : ಇನಾಂಜಮಿಾನಗಳು ಬಹಾಲ್‌ ಆಗುವಾಗ್ಗೆ 
ಸರಕಾರದಲ್ಲಿ ಈಗ್ಕೂ ಮೂಲಸನದುಗಳು ಫೈಲಿನಲ್ಲಿ ಅವೆ (ಯ. ೨೩೪). 
ಬಹಲಿ : ೨. ಸಂಸ್ಥೆ. ಸ್ಥಾನ. ಕಚೇರಿ ಮೊದಲಾದುವುಗಳಲ್ಲಿನ 
ವ್ಯವಸ್ಥೆ : (8). ಬಹಲು: ೩. ಇನಾಮಂ ; ಭಕ್ಷೀಸು. 
ಬಹಲ್‌ ಮಾಡು, ಬಹಲು ಮಾಡು ಎ೧. ಪೂರ್ವಸ್ಥಿತಿಗೆ ತರಂ; ಯಥಾ 
ಸ್ತಿತಿಗೆ ತರು: ಒಂದೆ ಸರ್ಕಾರಕ್ಕೆ ದಾಖಲಾಗಿದ್ದ ಅನೆ:ಕ ದೇವಾದಾಯ 
ಬ್ರಹ್ಮಾದಾಯ ಭಟಮಾನ್ಯಗಳನ್ನು ಬಹಲ್‌ ಮಾಡಿ ಪ್ರಯಾಣಿಕರ ಆನು | 
ಕೂಲ್ಮಕ್ಕೋಸ್ಕರ ಅಲ್ಲಲ್ಲಿ ಕೆಲವೆಡೆ ಅನ್ನಸತ್ರಗಳನ್ನ್ನು ಏರ್ಪಡಿಸಿದರು 
(ಮಹಾನ 31. ೩). ೨. ಭಕ್ಷೀಸು ಕೊಡು : ಇನಾಮು ಕೊಡು ; 
ನಮ್ಮ ದೌಲತ್ತನ್ನು ಬಹಲು ಮಾಡುವುದಕ್ಕೆ ಅದನ್ನು ನಮಗೆ ಯಾರೂ 


ಕೊಟ್ಟಿಲ್ಲ. ಅದನ್ನು ನಮಗೆ ಕೊಬ್ಬ ಈಸ್ವ ಎ ದೊದ್ದವನು (ಶತ್ರಶಾ. 69). 
ಬಹಲಿಯಿಡು -:ಬಹಲ'ಮಾಡು ೧: ಅನಂತರ ಆಳಿದ ಅವರ ಪುತ್ರರು 
ಕಂಠೀರವಮಹಾರಾಜರು ಪಟೆ,೮ರ ಇನಾಮನ್ನು ಜಪ್ತಿ ಮಾಡಿ ಇತರ 
ಬಹೆಲಿಯಿಟ್ಟರು (ಮುಹಾನಂ. 1; ೨೪). 
ಲ್‌; ಹಿಂ, ಬಹಾಲ್‌, ಬಹಾಲೀ ] 
ಇಯದಲ್ಬಸುಖಕ್ಕೆ ಘನನಿಶ್ರೆ-ಯಸಕೆ ಬಹಿ 
( “ಸಂ. ಬಹಿರ್‌ ) 
(ನಂ). ಪ್ರಕಟವಾಗುವುದು; ಅಭಿವ್ಯಕ್ತಿ: ನಾವು ಕಲಾ 
ಯಾವುದನ್ನು ಕರೆಯುತ್ತೇವೆಯೋ, ಆ ಚಿತ್ರದೋ. ಗೀತಮೋ, 
ದು ಏನಿದ್ದರೂ ಪ್ರತಿಭಾನದ ಬಹಿ:ಕರಣದ ರೂಪವಾದುದು 
(190 ವಸ. ೭೪). 
ಬಹಿಃಕರಿಸು (ಕ್ರಿ). 
ಕಭಂಕಮನಂತ: 


ನಜರ್‌ 


ಗ್ರಾಮನೌಕರರ ಇನಾಮನತನ್ನು 
[ «ಪಾಠ. ಮರಾ. 

ಬಹಿ (ನಾ). ಹೊರಗು: 
ಯಾಗಬೆ:ಡ (ಕೀವೆಂಕ. ೦೨೨೩೩). 
ಬಹಿಃಕರಣ 


ಡಾಡಾ 


ಆಜು ಒಬ 


FY 
ww 


೧. ಅಭಿವ್ಯಕ್ತ ಪಡಿಸು: 


ಕಿ 
ಕರಣದೊಳಾಂತಮಳವ್ವ 


ಬಹಿರ 


ಮಹಾರಜನಾಂಬರಮಂ ಕಳೆದೇಕೆ ಧವಳಪಟಮಂ ಪೊದೆದೌ (೬ಗಂ. ೦೨-೪0), 
೨. ಹೊರಹಾಕು ; ಹೊರದೂಡು : ಇರಿಸಿ ತಮೋಗುಣಮಂ ಮಿಕ್ಕ 
ರಜಸ್ಸೃತ್ವ೦ಗಳಂ ಬಹಿಃಕರಿಸುವವೊಲ್‌ ಅರ;ಣ:ಧರಪಾಂಡುರದಶನರತಚಿ 
ಗಳಾನನದಿನೊಗೆಯೆ ಲಾಂಗಲಿ ನುಡಿದಂ (೩ಗಂ- 08-60) - 

[ ಬಹೀಕರಣ + ~ಇಸ್ಕು } 


ಬಹಿಃಕ್ಷೇತ್ರ (ನಾ). ಹೊರಭಾಗ; ಹೊರವಲಯಂ : ಆ ಯಜ್ಞದ 
ಸೂತ್ರಪ್ರ ಕಾರದಿಂ ಮಖಶಾಲೆಯಂ ಬಜೀಕ್ಷೇತ್ರದೊಳ್ಗಲೆ ರಚಸ 
(ಶೈರಿರಾ- ೪-೭). [ಸಂ.] 

ಬಹಿಃಪುರ (ನಾ). ಊರಿನ ಹೊರಭಾಗ ; ಹೊರವಲಯ: ವನಜ 
ವನರಾಜಿಕೂಜದ್ದನವಿಹಗವಿರಾಜ ಪುರಬಹಿಃ ಪುರಕೇಳೀವನದೊಡವು 
ರತಿಯ ಪೊಸಜೌವನದೊಡವೆನೆ ನೇೆಯೆ ಪೊಗಟಲಾವಂ ನೆಜಅಕಿವಂ 
(ಶಂರಾನಷಿ. ೧-೦೦೦). [ಸಂ.7 


ಬಹಿಃಪುಷ್ಕರ (ನಾ). ಹೊರಭಾಗಕ್ಕೆ. ಚಾಚಿಕೊಂಡಿರುವ ಸೊಂಡಿಲು 
ಳ್ಳುದು: ಅಗಾಧಸ್ರವಂತೀಹ್ರು ದಾಂತರ್ಜಲದೆಎಳ್‌ ನಿಷ್ಕಂಹಿತಾಂಗಂ 
ಮುಬಾಗಿದುದು ಬಹಿಃಪುಷ್ಕರಂ ಹಸ್ತಿಯೂಧಂ (ಕಂರ್ರಫ--೬). 
(ಸಂ. ] 
ದೂರಮಾಡು; ಬಹಿಷ್ಯರಿಸು; ಯಶೋರಮೆ 
ನಾಚ ತಲೆಗೊಡಹಿ ಬಹಿಕರಿಸದಿಹಳೇ ವಿಚಾರವ ವಹಿಸದಳಿವರೆ 
ಸತಿಯನು (ಕೂರ. ೨-೩-8೪). [ <ಬಹಿಷ್ಯರಿಸು ] 
ಬಹಿತ್ರ, ಬಾಹಿತ್ರ, ಬೈತ್ರ. ಭೈತ್ರ(ನಾ). ತೆಪ್ಪ: ಹರಿಗೋಲು: “ತರಣಿ 
ಬಹಿತ್ರಮುಂ” (ಕಸ್ತುಕೋ. ೦30-೧೦ ; ಗಗನತಲಜಲಧಿಯೊಳ್‌ 
ಬಹಿತ್ರದಂತೆ ಪರಿವ ಸೂರ್ಯಪ್ರಭನೆಂಬ ದೇವನ ವಿಮಾನಮಂ ನೋಡಿ 
(ದಶ. ೩-೪8 5) : ಏನೊಪ್ಪಿರ್ಪವೊ ಪೋಲ್ಡ್ತು ದಿವೃಜಿನಚೈೆತ್ಮಂಗಳ್‌ 
ಬಹಿತ್ರಂಗಳೆಂ (ಭುತ್ನತ್ಞ- 3-೩೪). ಬಾಹಿತ್ರ ; .ಪುತ್ರರೇ ದುಃಖಾರ್ಣವಕೆ 
ಬಾಹಿತ್ರ ಸತ್ಕುಲನಂದನಕ್ಕಂ ಚೈತ್ರವಹಿಸಂ (ಕಂಳತಾ- ೦೬-೦೭). ಅ ಇದು 
ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ. ಚೈತ್ರ; ಬಡಿಗೊಂಡು 
ಮಸಗಿ ಬೈತ್ರಮನೆಣಡೆವ ಮಹಾಮಕರದಂತೆ ಕರಿಘಟೆಗಳನಾರ್ದುಡಿಯೆ 
ಬಡಿದಾನೆವೆರಸಾಗಡೆ ಕೊಂದಂ ಕ್ಷೇಮಧೂರ್ಶಿಯಂ ಪವನಸುತಂ (ಕಾಕ. 
೦3-೬6): ಜ್ವಲಿಪ ಪೊಂದೇರ್ಗಳೇ ಬೈತ್ರಂಗಳ್‌. . . ಎಸೆವ ಮದದಂತಿಗಳೆ 
ಶೈಲಜಾಲವೆನೆ ಜಲನಿಧಿಯೊಲೊಪ್ಪದುದು ರಣರಂಗ (890ರಫು- ೦೬-2೦); 
ಗುಂಡುಗಳು ಭಾರ ಬೈತ್ರಕ್ಕೆ ಲೋಕಕ್ಕೆ ಕೊಂಡೆಯನೆ ಭಾರ (ಸರಕ್ಕ. 
0೪೩0). ಭೈತ್ರ: “ಪೋತಃ, ಪ್ರವಹಣಃ ಈ ೨ ಭೈತ್ರಂ” (ಶರಾಯು, 
06-೩೩); ಆ ಭುವನತ್ರಯವಿಜಯಿಯಪ್ಪ ರೂಪಾತಿಶಯದೊಡನಮಳ್ಟಳೆ 
ದಂತೆ ಬಳೆದ ನಿಸರ್ಗಶೌಚಾದಿಗುಣಂಗಳಿಂ ಬಿಣ್ಣುಂಡಿಕ್ಕಿದ ಭೈತ್ರಮುಮಂ 
ಪೋಲ್ತು (ಕಿಕಿಪು. ೦೦-೯೨ 6); ತಲ್ಲಿಂಗಗೋರಂತೆ ನಮಿಸಿ 
ಬೀಳ್ಕೊಂಡು ಭೈತ್ರವನೇಅ* . . . ಆ ನಾವಿಕಂ ಪಡಂಗಂ ತಡಿಯನುಆ 
ಸೇರಿಸಿ (ಶರ್ಮರಾ. 00-06೧). [ ಇ ಸಂ. ವಹಿತ್ರ ] 
ಬಹಿರ, ಬಹಿರು (ನಾ). ೧. ಹೊರಗು; ಬಹಿರಂಗ : ಹೆಜ್ಜಿಹೆಜ್ಜಿಗೆ 
ಕೃಷ್ಣ ಕೃಷ್ಣ ಅಬ್ದನಾಭ ನಾರಾಯಣ ಮೂಜಗತ್ವತಿಯೆಂದು ಸ್ತೋತ್ರ 
ನಿರ್ಲಜ್ಜವಾಗಿ ಪಠಿಸುತ ರಜ್ಜುಪಾಣಿಯ ಬಹಿರದಿಂದ 
ನಿವಾ್ಯಜಭಕುತಿಲಿ ನೋಡಿದೆ (ಕೀಕೀಕು. 83); ಅನ್ಯರ ಕಣ್ಣಿಗೆ ಬಲುರಮ್ಮ 
ವಾಗಿ ಪಾವನನೆನಿಸಿಕೊಂಡೆ ಬಹಿರದಲ್ಲಿ ಬಣ್ಣವಲ್ಲದೆ ಲೇಶ ಅಂತರಶುಚಿ 
ಬಹಿರು : ೨. ಬಯಲಂ ಪ್ರದೇಶ : 
ಹೇಹದೊಳಗಿರ್ದರಿಗೆ ತದ್ವಿಧಿಗ್ರಾಹಗೊಳಿಸೈತರಲು ಬಹಿರಿಗೆ ಮೋಹರಿಸೆ 
ಬತ್ತೀಶ ಅಕ್ಷೋಡಿಣಿಯು ನಿಜಸೇನೆ (8. 1983-9೩); ಪುರದ 
ವರಬಹಿರಿನೊಳು ದೂಸನು ವಿರಚೆಸೆಲೂ (6ಕಕಾ. ೬೪-೬೦) - [<ಸಂ. ಬಹಿಸಃ 


ಬಹಿಕರಿಸು (ಕ್ರಿ) - 


ಇಲ್ಲಾ  (ಏಿಶಾಸು. ೬೬-೩). 


ಬಹಿರಂಗ 


೧. ಹೊರಗಿನ ಅವಯವ,-ಅಂಗ 
ಕೊಲಟೇಡ ಹುಸಿಯ ನುಡಿಯಲು ಬೇಡ . . . ಇದೆ ಅಂತರಂಗಶುದ್ಧಿ 
ಇದೆ ಬಹಿರಂಗಶುದ್ಧಿ (ನನ. ೨೩೫). ವಿ. ಹೊರಗಿನದು ; ಹೊರ 
ಭುಗಕ್ಕೆ ಸೇರಿದುದು : ಆ ವಿಭುಗಾದುದಂದು ವಿಶದಂ ಬಹಿರಂಗಮು 
ಮಂತರಂಗಮಂಂ (ಕಂಕಿಶು- ೪೩೩)- ೩. ಹೊರಗಡೆ; ಹೊರಭಾಗ; 
ಅಂತರಂಗದಲ್ಲಿ ಜ್ಞಾನ ಬಹಿರಂಗದಲ್ಲಿ ಕ್ರಿಯೋಪಚಾರ ಇರುತಿರಲಿಕ್ಕಾಗಿ ಏಕ 
ಭಾವವೆನಿಸಿಕೊಂಬುದಯ್ಯಾ (ಸಿಠ್ಕೇನ- 6೨-೩೪); ಎನ್ನೊರ್ವುಗದೆ ಬಹಿರಂಗದಿಂ 
ತೆರಳ್ತುದು ನೀತಿಯಲ್ಲ(ಕ್ಕ ೮೪.- ೪-೬೩೩). ೪. ಹೊರಗಿನ ಪ್ರದೇಶ,- 
ಎಡೆ : ಅಯ್ಯೋ ಆ ಬಟ್ಟಬಯಲಿನ ಹಾಳು ಬಹಿರಂಗದಲ್ಲಿ, ಕೋಗಿಲೆಯ 
ದೊಂದು ಕರ್ರಗೆ ಹಮಗಿ ಕೂತಿತ್ತೂ(ಕೋಗಲೆ- ೩-೬): ೫. ಇಂದ್ರೀಯ 
ಗೋಚರವಾದುದು : ಪ್ರತ್ಯಕ್ಷ: ಬಹಿರಂಗದಲ್ಲಾದರೋ ಕೋಟಿ 
ಸೂರ್ಯಪ್ರಕಾಶಮಾನವಾದ ಪಾಂಡುರಂಗನ ಪ್ರತ್ಯಕ್ಷಬರ್ಶನವಾಯಿತು 
(ರಂ. ೪೯. ೬. ಮುಚ್ಚು ಮರೆಯಿಲ್ಲದ ಸ್ಥಿತಿ; ಎಲ್ಲರಿಗೂ ತಿಳಿ 
ದಿರುನಂತಹುದು ; ಸರ್ವವಿದಿತ: ಬಹಿರಂಗವಾಗಿ ಕೆಣಕುವಷ್ಟು 
ಧೈರ್ಯಗೊಂಡ ಕಡುಮೂರ್ಹರನ್ನು ತಾಮಸವಿಲ್ಲದೆ ಶಿಕ್ಷಿಸಿದನಕ ಭಿಕ್ಷೆ 
ತಕ್ಕೊಳ್ಳಲಾರೆನೆಂದು ಚಂಚಲನೇತ್ರರು ಹಟಹಿಡಿದರು (ಈಾಗ್ಗೊವಿ- ೩9); ಈ 
ವಿಷಯ ಬಹಿರಂಗಕ್ಕೆ ಬರಲು ಹೆಚ್ಚು ಸಮಯವೇನೂ ಬೇಕಾಗಿಲ್ಲ (ಊಂ). 

ಬಹಿಕಂಗಭತ್ತಿ ಎ (ಆ೦ತರಂಗದಲ್ಲಿ ಇಲ್ಲದೆ) ಹೊರಗಡೆಯಲ್ಲಿ 
ಮಾತ್ರ ತೋರಿಸುವ ಭಕ್ತಿ; ಬೂಟಾಟಿಕೆಯ ಭಕ್ತಿ: ತೋರಿದನು 
ಬಹಿರಂಗ`"ಕ್ಕಿಯ ಕ್ರೂರಕಪಟಿಯ: (೮8 ಪು. ೯0-೬೩). ಬಹಿರಂ॥ ಮಾಡು 
ತ ಹೊರಗಡಹು : ಪ್ರಕಟಿಸು : ಯಾವುದೇ ಗುಟ್ಟಿನ ವಿಷಯವನ್ನು 
ಬಹಿರಂಗ ಮಾಡಬಾರದು (ಕೂ). ಬಹಿರಂಗವಾಗು- ಎಲ್ಲರಿಗೂ ತಿಳಿಯು 
ವಂತಾಗು : ಪ್ರಚಾರಗೊಳ್ಳು : ಗುಟ್ಟು ಬಹಿರಂಗವಾದ ಮೇಲೆ 
ಬಹಿಷ್ಕಾರವಾದರೇನು ? ಪ್ರಾಯಶ್ಚಿತ್ತವಾದರೇನ: ? (ಗಾರ). ಬಹಿರಂಗ 
ಎಟಾರಣೆ - ಎಲ್ಲರ ಸಮಕ್ಷಮದಲ್ಲಿ ನಡೆಸುವ ವಿಚಾರಣೆ ; 
ಸಾರ್ವಜನಿಕವಿಚಾರಣೆ : ಹಲವಾರು ಮಂದಿ ಸೈರಿ ನಡೆಸಿದ ಬಹಿರಂಗ 
ವಿಚಾರಣೆಯಲ್ಲಿ ಆತನ ಮೇಲಿನ ಆಪಾದನೆಯ ಸಾಕ್ಷಾಾಧಾರಗಳಲ್ಲದೆ 
ಬಿದ್ದು ಹೋಯಿತು (ಕೂತಿ) - [ಸಂ,] 

ಬಹಿರಂಗಪಡಿಸು (ಕ್ರಿ). ಪ್ರಕಟಿಪಡಿಸು : ಹೊರಗೆಡಹು : ಆ ಗಂಡ 
ಹೆಂಡಿರು ತಮ್ಮ ಬಡತನಕ್ಕೋಸುಗ ಸರ್ವಾಭರಣಸಹಿತವಾಗಿ ದೊರೆತ 
ಮಗುವಿನ ವಿಷಯವನ್ನು ಬಹಿರಂಗಪಡಿಸಲಾರದಿದ್ದರು (ಕಂಳ. ೪)- 
ಮದ್ರಾಸಿನ ಸಭೆಯೊಂದರಲ್ಲಿ ಸ್ವಾಮಿಗಳು ತಾವು ಚಿಕ್ಕಾಗೋದ ಸರ್ವ 
ಧರ್ಮಸಮ್ಮೇಳನಕ್ಕೆ ಹೋಗುವುದಾಗಿ ಬಹಿರಂಗಪಡಿಸಿದರು (ರರ್ಮಣಾ. 96)- 

[ಬಹಿರಂಗ4 ಪಡಿಸು] 

ಬಹಿರಕರ್ಮ (ನಾ). ಪ್ರಾಕೃತಿಕವಾದ ಮಲಮೂತ್ರ ವಿಸರ್ಜನೆ 
ಮುಂತಾದ ಕ್ರಿಯೆ ;' ಪ್ರಾತರ್ವಿಧಿ : ತ್ವರಿತದಿಂ ಬಹಿರಕರ್ಮವ ತೀರ್ಚಿ 
(ನನರೋ. ೦೬-೫): ಬಹಿರಕರ್ಪವ ತೀರ್ಚಿ ತವಕದಿಂ ಲೀಲೆಯಿಂದಂಗ 
ಮಜ್ಜನಗೈದಂ (ನನನೋ.- ೨೫-೭೧): [ಬಹಿರ-ಕರ್ಮ] 

ಬಹಿ-ಧಿ``ಸಿದ್ಧಿ (ನಾ). ಹೊರಗಿನ ಉದ್ದೇಶದ ಸಾಧನೆ: ಎಜ್ಞಾನಂ 
ವಿಜ್ಞಾನಾಂತರಗ್ರಾಹಕಮಕ್ಕುಮಪ್ಪೊಡಾವ ಮಾಟಕ್ಕಿಯೊಳ್‌ ವಿಜ್ಞಾನಾಂತರ 
ಮಪ್ಪುದಾ ಮಾಟಕ್ಕಿಯೊಳೆ ಬಹಿರರ್ಥಸಿದ್ಧಿಯಾಗಿ ಸರ್ವಪ್ರತ್ಕಯನಿರಾ 
ಲಂಬನವಾದಂ ಕಿಡುಗು೦(ಅದಿಫು. ೨-೧೦ ವ). [ಸಂ.3 

ಬಹಿರಾತ್ಮ (ನಾ). ೧. ಹೊರಗಿನ ಆತ್ಮ.--ಜೀವ; ಶರೀರ : ತತ್ತಯಾ 
ಯತ್ತಂ ಬಹಿರಾತ್ಮಂ ಕಾಯಂ ಪ್ರತ್ಯುಪ್ತಸಪ್ತಧಾತುನಿಬದ್ಧಂ (ವಸ್ತಕೋ. 
೬೧-೨೬). ೨. [ಜೈನ] ಅಂತರಾತ್ಮ, ಬಹಿರಾತ್ಮ ಮತ್ತು ಪರಮಾತ್ಮ 
ಎಂಬ ಮೂರು ಬಗೆಯ ಆತ್ಮಭೇದಗಳಲ್ಲಿ ಒಂದು: “ಇಂದ್ರಿಯ 


ಬಹಿರಂಗ (ನಾ). 


- ಕಳಬೇಡ 


೬೩೨೦ 


೩೧ 


೩೬೦ 


25 


40 


45 


ಬಹಿರ್ದೃಪ್ಟಿ 


ಸುಖದಲ್ಲೇ ಆಸಕ್ತ ಮತ್ತು ಶರೀರಾದಿಗಳೇ ಶಾನು ಎಂದು 
ತಿಳಿಯೂಂವವ” (ಕೈಕಕೋ- 069) : “ಕೋಮಲವಾದ ಮೈಯು. 
ಮಕ್ಕಳು ಮೊದಲಾದ ಕ್ಷಣಿಕವಿಷಯಗಳಲ್ಲಿಯೇ ಆತುರಗೊಂಡು ಮಗ್ನ 
ನಾಗಿರುವ ಜೀವವು, ತನ್ನದು ಪರರದು ಎಂಬ ಭೇದಭಾವವನ್ನು ಕಲ್ಪಿಸುತ್ತ 
ಹೋಗುವುದು" ಇದು ಬಹಿರಾತ್ಮನ ಲಕ್ಷಣವು (ಕಶಕ. ೩೮೭)- 
[ಸಂ. ಬಹಿರಾತ್ಮನ್‌] 

ಬಹಿರಾವರಣ (ನಾ). ಹೊರಗಿನ ಆವರಣ. -ಆಚ್ಛಾದನೆ. ಮುಸುಕು : 
ಆತ ನಿರ್ಬೋಧನೂ ವಿಚಿತ್ರನೂ ಆದ ವ್ಯಕ್ತಿ. ಆತನ ಬಹಿರಾವರಣ ಕಳಚಿ 
ಹೋದಂತಿತ್ತ) (800ರ 11, 6೪): ಈ ಪ್ರೇಮಕ್ಕೆ ಬಹಿರಾವರಣಗಳ 
ಆಣೆಯಿಲ್ಲ (ಕಾಶತಿತೆ. ೦೦೨). (ಸಂ.] 

ಬಹಿರಿಂದ್ರಿಯ (ನಾ). ಕಿವಿ. ಕಣ್ಣು. ಚರ್ಮ, ನಾಲಗೆ ಮತ್ತು ಮೂಗು 
ಎಂಬ ಐದು ಹೊರಗಿನ ಇಂದ್ರಿಯಗಳಂ; ಬಾಹ್ಮೇಂದ್ರಿಯ : ತರಣಿ 
ಮಂಡಲದಲ್ಲಿ ದೃಷ್ಟಿಯನಿರಿಸಿ ಬಹಿರಿಂದ್ರಿಯದ ಬಳಕೆಯ ಮುರಿದು 
ವೇದಾಂತದ ರಹಸ್ಕದ ವಸ್ತು ತಾನಾಗಿ ಇರಲು (ಳುವ್ಮಾರ್ರೋ. ೦೪-೨೨). 

[ಸಂ.] 

ಬಹಿರಿಗೆ (ನಾ). ಊರಿನ ಹೊರಗಿನ ಪ್ರದೇಶ, --ಬಯಲುಪ್ರದೇಶ : 
ತನ್ನ ಭರಡಾರಸಹಿತಂ ಸ್ತೀಯರ್ಕಳುವೆರಸು ಗಾಂಧರ್ವದತ್ತೆಯು ಮಂಂ 
ತಾ[ನುಮಾ] ವಿಮಾನೆಂಗಳನೇಆಟ್‌ .. . ಪಯಣಂಬಂದು ಚಂಪಾಪುರ 
ಮನೆಯ್ದಿ ಪುರಬಹಿರಿಗೆಯೊಳ್‌ ಬೀಡಂ ಬಿಟ್ಟಿರ್ದು (೧೫ರ: ೪-90) ; ಪುರ 
ಬಹಿರಿಗೆಯೊಳ್‌ ಬಿಟ್ಟಿರ್ದ ಪಿರಿಯ ಬೀಡಂ ಕಂಡು (೧ಹಂ. ೯-8 ರ) 

(p ಈ ಶಬ್ದವನ್ನು ಸಂಸ್ಕೃತ ವ್ಮಾಕರಣಸೂತ್ರದ ಮೂಲಕ ಸಾಧಿಸು 

ವುದು ಕಷ್ಟ] 

ಬಹಿರು "ಬಹಿರ'ನೋ. 

ಬಹಿರುದ್ಯಾನ (ನಾ). ಊರ ಹೊರಗಿನ ಉದ್ಯಾನ : ಬಹಿರುದ್ಯಾನಾಂತರ 
ದೊಳ್‌ ಸಹೆಸೋದಿತ ಮತ್ತ ಕೋಕಿಲೋಚ್ಚಿ ಅಧರ್ತೀನಂ ಮುಹುರಾೋರ್ಣಿಸೆ 
ಪಡೆದತ್ತಹರ್ನಿಶಂ ಪೆರ್ಚನಂತರಂಗಕ್ಕೆನ್ನಾ (ಏಕಾ. ೦-೩೬); ಬಹಿರುದ್ಯಾನದ 
ಕೆಲದೂಳ* . . . ಮಾಡಿಸಿದಂ ಗೃಹಮಹತ್ತರಂ ನಿಮಿಷದಿ೨ ಸ್ವಯಂವರ 
ಗೃಹಮಂ (ಶಂಕಾಶಾ. ೪-೩9) - [ಸಂ.] 

ಬಹಿರ್ಗತ (ಗು). ೧. ಹೊರಹೊವಿತ್ಮಿದ ; ಪ್ರಕಟಗೊಂಡ. (ನಾ). ೨. 
[ನಾಟ್ಯ] ಆವರ್ಶಿತ, ನತ. ಉತ್ತಿಪ್ತ, ಉದ್ವಾಹಿತ, ಪರಿವರ್ತಿತ, 
ನಿಕ್ಸೃತ, ಪರಾವೃತ್ತ. ತಿರಶ್ವೀನ, ಬಹಿರ್ಗತ ಮತ್ತು ಕಂಪಿತ 
ಎಂಬ ಕಣಕಾಲುಗಳ ಹತ್ತು ಬಗೆಯ ಚಲನೆಗಳಲ್ಲಿ ಒಂದು: 
“ಜಂಘೆಯನ್ನು ಪಕ್ಕಕ್ಕೆ ನೀಡುವುದು” (ಉಸ್ಮಕಂ- ಗಡ್ಮಾನುನಾಡ- ೨೬೪) ; 
ಮಿಗೆ ಪಾರ್ಶ್ವಕ್ಕಂ ನೀಡುತ್ತೊಗೆದತಿ ಪಸರಿಸೆ ಬಹಿರ್ಗತಾಖ್ಯಂ (ರಾಸ್ಮರಂ- 
೨-೦೪6). ೩. ಹಿಮ್ಮಡಿಗಳ ಎಂಟು ವಿಧವಾದ ಚಲನೆಗಳಲ್ಲಿ ಒಂದು : 

ಉತ್ಕಿಪ್ತ. ಪತಿತ, ಉತ್ಕಿಪ್ತಪತಿತ, ಅಂತರ್ಗತ, ಬಹಿರ್ಗತ, 
ಮಿಥೋಯುಕ್ತ. ವಿಯುಕ್ತ. ಅಂಗುಲಿಸಂಗತ.--ಈ ಎಂಟು ಪಾರ್ಪ್ಸಿಯ 
ಭೇದಿಂಗಳ್‌ (ಉಸ್ಮಕಂ- ೩-೦೦೦ 5). ೪. ಐದು ವಿಧವಾದ ಹರಡಿನ 
ನ್ಯಾಸಗಳಲ್ಲಿ ಒಂದು ವಿಧ : ಅಂಗುಷ್ಮಸಂಶ್ಲಿಷ್ಟ, ಆಂತರ್ಯಾತ, 
ಬಹಿರ್ಗತ, ಮಿಥೋಯಖಂಕ್ತ, ವಿಯಂತಈ ಐದು ಹರಡಿನ ಭೇದಂಗಳ್‌ 
(03ಸ್ಕರಂ. ೩-೧೧೦ ಐ). [೫0.3 

ಬಹಿರ್ದಾಹಿನಿ (ನಾ). (ಹೊರಮೈಯನ್ನು ಸುಡುವ) ಒಂದು ಬಗೆಯ 
ಆಯುಧ : ಬಿಲ್ಲು ತೀರು ಹೆದೆ.. ,. . ಅಂತರ್ದಾಹಿನಿ ಬಹಿರ್ದಾಹಿನಿ 
ಆಕಾಶಗಾಮಿನಿ. . . ಖೇಟಕ ಮುಂತಾದ ಶತ್ರುಜಯಾತ್ಮರಕ್ಷಾಧಿಸಾಧನ 
ವಿಶೇಷಂಗಳಿಂದಲುಂ (ಎನೇಕ. ೨೬೩). (ಸಂ. ಬಹಿರ್ದಾಹಿನೀ] 

ಬಹಿರ್ದೃಷ್ಟಿ (ನಾ). ೧. ಹೊರನೋಟ.-ದೃಷ್ಟಿ. ೨. ಹೊರಗಿನದನ್ನು 


ಬಹಿರ್ದೆಸೆ 


ಪರೀಕ್ಷಿಸಿ ನೋಡುವ ದೃಷ್ಟಿಯುಳ್ಳ ಬನು: ಹೊರನೋಟ 
ವುಳ್ಳವನು : ಅಂತರ್ದೃಷ್ಟಿಗಳು, ಬಹಿರ್ದೃಸ್ಟಿಗಳು, 'ಆವತಾರದೃಸ್ಟಿಗಳು. 
ಸರ್ವದೃಷ್ಟಿಗಳು ಎಂದು ಭಗವದ್ರೂ ಪದರ್ಶನವಿಭಾಗದಿಂದ ಮನುಷ್ಯ ರು 
ಬಹಿರ್ದ್ಮಷ್ಟಿಗಳು (ಒಂಡಸಾ- 8೯೦). [ನಂ.7 

ಬಹಿರ್ದೆಸೆ (ನಾ). ಶೌಚಕ್ರಿಯೆ : ಬಹಿರ್ದೆಸೆಗೆ ಹೋಗಿರುವವರು ಇನ್ನೂ 
ಬಂದಿಲ್ಲ (ಕೂಠ) . [( ಆ ಸಂ. ಬಹಿರ್ದಿಶಾ] 

ಬಹಿರ್ದೇಶ (ನಾ). ೧. ಹೊರಭಾಗ ; ಹೊರವಲಯ : ರಾಜಶೇಖರ 
ರಾಜೇಂದ್ರಂ ರಾಜವೀಧಿಯಂ ದಾಂಟಿ ಪುರಬಹಿರ್ದೇಶದ ವೈಹಾಳಿಯ 
ಬಯಲ್ಲೆ ಸಸಂಭ್ರವುಂ ಬರೆ (68ಕೇ. ೦೩-೬೨ ಳು: ೨. ಬೇರೆಯ 
ದೇಶ : ಹೊರನಾಡು. ೩. ಹಳ್ಳಿ. ಊರುಗಳಿಲ್ಲದ ಸ್ಥಳ. ೪. 
ಮಲಮೂತ್ರವಿಸರ್ಜನೆ ; ಶೌಚಕ್ರಿಯೆ : ಪೀರಾಲಿಯು . . . ಬಹಿ 
ರ್ದೇಶಕ್ಕೆ ಹೋಗಿ ಬಂದ ನಂತರ ಹಾಜರಾಗುವೆನು ಎಂದು ಹೆ.ಳಿದನು 
(54. ೩6) ; ಅವಳ ಮಾತನ್ನು ಅಲ್ಲೆ ಬಹಿರ್ದೇಶಕ್ಕೆಂದು ಹೋಗಿದ್ದ 
ಪ್ರಫುಲ್ಲಚಂದ್ರನ ತಂದೆ ಕೇಳಿಕೊಂಡು ಮನೆಗೆ ಬಂದು ಹೆಂಡತಿಗೆ ಹೇಳಿದರು 
(gene. ೫೨). [ಸಂ.] 

ಬಹಿರ್ದ್ವಾರ (ನಾ). ೧. ಹೊರಬಾಗಿಲು ; ಮುಂದಿನ ಬಾಗಿಲು. ೨. 
ಬಾಗಿಲಿನ ಹೊರಗಿರುವ ಪ್ರದೇಶ ; ಹೊರಆಂಗಳ. (ಸಂ.7 

ಬಹಿರ್ಭಾಗ (ನಂ). ಹೊರಭಾಗ ; ಹೊರಗಡೆ: ಎಲ್ಲು ಬಹಿರ್ಭಾಗ 
ದೆೊಳ್‌ ನಿಂದು ವಿಶ್ವ ಸೇನವುಹಾರಂಜಂಗೆ ವೊಟಲಂ ಬೇಗವಷ ೈಶೋಭೆಯ೨ಂ 
ಗೆಯ್ಕಲ್ಲಿ ್ರೀಟ್ನಟ್ಟು ಿವುದುಂ  (ಕಾಂತಿಫು- ೦೦-೬೭ ನ): ಆ ಹಯಂ ಬಳಿಕ 
ದಕ್ಷಿಣದಿಶಾವರುಖಮಾಗಿ ಮಾಹಿಷ್ಠತೀಪಟ ಣದ ಬಹಿರ್ಭಾಗದುಪವನದೆಡೆಗೆ 
ನಡೆತಂದುದು (ಕ್ಕೆ ಎಂಥಾ. 6-09)- [ಸಂ.] 

ಬಹಿರ್ಮಂಡಲ (ನು). ಒಬ್ಬ ರಾಜನ ಸ್ವಂತ ಅಧಿಕಾರಕ್ಕೆ ಹೊರತಾದ 
ರಾಜ್ಯ ; ಶತ್ರುರಾಜ್ಯ : ನಿನಗರಸ ದನಿ [ಣಾಕಾಂ. ೪] ಮನೆ 
ಸಮಲಅಲ್ಮಿನಿತು ಬರಿಸಮುಂ ಪೊ:ದವು ಕೇಳಿನಿಸಂತರ್ಮಂಡಲಸಾಧನ 
ಮುಂಟಿಂದಲ್‌ವಿದುದುಮಾ ನಿನ್ನಲ್‌ಪುವೆವೇ (ಅ0ಪು. 0೪-೦8). : [ಸಂ.] 

ಬಹಿರ್ಮುಖ (ಗು). ೧. ಮನಸ್ಸು ಹೊರಮುಖವಾಗಿರುವ ; ಬಾಹ್ಮ 
ಎಚಾರವg್ಞ ಆಸಕ್ತಿಯಿಂದ ಕೂಡಿದ. ೨. ಮುಖವನ್ನು ಬೇರೆಡೆಗೆ 
ತಿರುಗಿಸಿ ಕೊಂಡಿರ:ವ; ವೀಮುಖವಾದ,(ನಾ). ೩. ಬಾಹ್ಯ ವಿಷಯ 
ಗಳಲ್ಲಿ ಅನುರಕ್ತವಾದ ಸ್ಥಿತಿ: ಅಜ್ಞಾನದಿಂದ ಅವರಿಸಲ್ಪಟ್ಟವನಾಗಿಯೂ 
ವಿಷಯಾದಿಗಳಿಂದ ಬಂಧಿತನಾಗಿಯೂ ಬಹಿರ್ಮುಖವಾದ . ಳೃವ 
ನಾಗಿಯೂ ವ್ಯವಹಾರ ಮಾಡುತ್ತಿ ಶ್ತಿದ್ದೇನೆ (ಖುಕ್ಕಾರ: ೨6೦). ೪, ವಿಮುಖ 
ನಾದವನು : ಪಿತೃವಿತ್ತಮದೋನ್ಮತ್ತನಾಗಿ  ಧರ್ಮದೊಳ್‌ 
ಬಹಿರ್ಮುಖನುಂ ಅರ್ಥದೊಳನ್ಕಾಯೋಪಾರ್ಜಿತಾ ಾರ್ಥನಂಂ ಆಗಿ 
(ಕಂತಕಂ. ೨6-೬). (ಸಂ.] 

ಬಹಿರ್ಯಾನ (ನಾ). ೧. ಹೊರಹೋಗುವುದು. ೨. [ಜೈನ] ಐವತ್ತು 
ಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ ಎಂಟನೆಯ ಕ್ರಿಯೆ ; ಐ ಮಗು 
ಹುಟ್ಟಿದ ಎರಡು. ಮೂರು ಅಥವಾ ನಾಲ್ಕನೆಯ ತಿಂಗಳಲ್ಲಿ ಅನು 
ಕೂಲವಾದ ಶುಭದಿವಸದಂದು ಮಗುವನ್ನು ಪ್ರಸ ಸೂತಿಗೃ ಹದಿಂದ 
ಹೊರಕ್ಕೆ ಕರೆದುಕೊಂಡು ಹೋಗುವುದು ; ; ಉಪನಿಷ ಮಣ: 
ದ್ಥಾದಶಾ ನಂಗದೊಳ್‌ fs ದಾನ ಪ್ರೀತಿ ಸುಪ್ರೀತಿ ಧೃತಿ ಮೋದಪ್ರಿಯೋ 


10 


೩8 


20 


ತಾಂ 


35 


40 


ದೃವ ನಾಮಕಮ ಬಹಿರ್ಯಾನ . - ತ್ಕಾಗ ನಿದ್ಧತ್ತಿಯೆಂಬಯ್ದುತ್ತು 
ಮೂಜು ೫ ಜಯ ಗರ್ಭಾನ್ವಯಃಕ್ರಿಯಿೆಗಳುಂ 
(ಅದಿಪು. ೧೩-೦೩೭) ; ಆದಾನಮುಂ , 


- ಬಹಿರ್ಯಾನಮುಂ ಹಿಷದ್ಯಯು 
ಆಗ್ರನಿವೃತ್ತಿಯುಮೆಂದಾದಾನಾದಿ ನಿರ್ವಾಣಪರ್ಯಂತವಮುಪ್ಪ 
ಯ್ವತ್ತಾಮೂಲುಗರ್ಭಾನ್ವ ಯಕ್ರಿಯೆಯೊಳ್‌ (8 ವುಂತ್ರ. ೨೦೨). [ಸಂ. 


468 


೬೩೨೧ 


ಬಹಿ ಷೃರಿಸು (ಕ್ರಿ) ಟಿ 


ಬಹಿಪ ಬರಿಸು 


ಬಹಿರ್ಲಾಪಿ (ನಾ). ಒಂದು ಬಗೆಯ ಪದ್ಮಬಂಧ : ಪ್ರಶ್ನೆ ಅಥವಾ 
ಶ್ಲೋಕಗಳಲ್ಲಿರುವ ಶಬ್ದಗಳಿಂದ ಬೇರೆಯಾದ ಕಡೆ ಉತ್ತರವನ್ನು 
ಹುಡುಕಿ ಮ p ಇದು ಅಂತರ್ಲಾಪಿಗೆ ವಿರುದ್ಧ 
ವಾದುದು : ಒಂದು ಸೆಜ್ಜೆವನೆಯೆೊಳೊರ್ವಕ್ಕರಿಗಬೊಜಂಗ: ಸೊಕು 
ಜವ್ಯನೆಗೆ ಸಕ್ಕದದ ಬಹಿರ್ಲಾಪಿಯಂ 
[ಸಂ. 
ಹೊರಗಿನ 


ಪೇ 
ಪೈಳ್ಹ೦ (muse. 


೧೧-೧೬ರ ವ). 

ಬಹಿರ್ಲುಪಿನ್‌] 

ವಿಷಯದಲ್ಲಿ ಮನಸ್ಸು ಆಸಕ್ತ 

ಅನುರಂಗವುಂ ದಿರಾಗಮನುಳ್ಳ  ವಿಷಯಿಗಳು 
ಪಿಡಿವಲ್ಲಿ ಬಿಡುವಲ್ಲಿ ಮನ ನದೊಳಃ ನಿಶಂ ಬಹಿರ್ಲೇಪ 

ವಂತರ್ಲೇಪವೆಂಬು$ ಮಭಾವದಿಂದನವರತ ಪರಶಿವುದ್ವೈ ತನಿ 

ಯೊಳು ನಿಂದ ಜ್‌ ೩೪-೪೨). [ಸಂ.] 

ಬಹಿರ್ವಣ (ನಾ). ಊರ ಹೊರಗಿನ ಉದ್ಯಾನ._-ತೋಟ : ಅಣಿಯ 
ರಮಲರ್ದೆಸೆವಂತರ್ವಣದ ಬಹಿರ್ವಣದ ಕಂಪು ಪೊಂಪುಟ್‌ವಡೆ ಪಟ್ಟಣ 
ವಿರ್ಪದು ಮದಿಲೊಳ್ತಿಂತಿಣಿಯೆನೆ ಪರಿಮಳದ ಬಳೆತವುಂ ಕಟ್ಟಿದವೊಲ್‌ 
(ಅಂಕಿ: ೦-೬೩). ಓ ಇದು ಪ್ರಾಸಿಕ್ಕಾಗಿ ಮಾಡಿಕೊಂಡ ರೂಪ. 

[<ಸಂ. ಬಹಿರ್ವನ] 

ಬಹಿರ್ವನ (ನಾ). ಎ ಬಹಿರ್ವಣ : ಗಿರಿರಂಜಂ . .. 
ಗಣ ಬಾಲಚೂತಾಂಕುರವುಂ ಬಲವಂದು (ಗಳ. ೩-೧೦೩ ವ). ಸಂ. ಘ 

ಬಹಿರ್ವರ್ತನೆ (ನಾ). ಹೊರಗಿನ ನಡವಳಿಕೆ; ಬಾಹ್ಯ ವ್ಯವಹಾರ : 
ಬಹಿರ್ವರ್ಶನೆಯಲ್ಲಿ ಕಾಣುವ ಅಂಶಗಳನ್ನೇ ತೆಗೆದುಕೊಂಡ) ತನ್ನ ನೂತನ 
ವಾದವನ್ನು ರೂಪಿಸಿದನು (ಶಕದ: ೪೨೪). (ಸಂ. ಬಹಿರ್ವರ್ಶನ] 

ಬಹಿರ್ವಳಿಯ (ನಾ). ಮೂಲವ್ಯಾಧಿಯಲ್ಲಿ ಒಂದು ಬಗೆ ; ಗೂದೆ 
ಹೊರಬರಂವ ರೋಗ : ಎಷ ಶಾ; ನದಿಂದ ... ಮೇಲೆ ಮೆಲೆ 
ಭೋಜನವ ಮಾಡುವುದರಿಂದ ಮೂಲವ್ಮಾಧಿಯಕ್ಕು ೦. ಅದರ ಪ್ರಕಾರ 
ಇರುದೆಸೆ, ಬಿಸಿಯ ರಕ್ತ ಅಪಾಃಕ್ಕಿಳಿದು ಬಂಧವಾಗಿ ಸಂಗ್ರಹಿಸಿ ಅಂತ 
ರ್ವಳಿಯ, ಬಹಿರ್ವಳಿಯಂ ಎಂದು ಒಂದೆರಡು ಪ್ರಕಾರಮಕ್ಕು. ಅದು 
ರಕ್ತ ಒಡೆಯದೆ ಗುದದೊಳು, ಗಂಟಾಗಿಯಿಕ್ಕುಂ, ಅಂತರ್ವಳಿಯ 
ಉಪವಾಸದಿಂದಂ, ಕಠಿನಾಸನದಿಂದಂ ಮಲ ಶುಷ್ಯವಾಗಿ ಪೊಕ್ಕು ರಕ್ತ 
ಒಡೆಯದೇ ಮೊಳೆಗಳು ತೋರ್ಕು. ಗೂದೆ ಹೊಜಪಟ್ಟು ಬಹಿರ್ವಳಿಯ 

[?) 


ಮಕ್ಕು (ಏವೈವಿ. 090). 
ಬಹಿರ್ವಾಸ (ನಾ). (ಹೆಗಲ) "ಲೆ ಹಾಕಿಕೊಳ್ಳುವ ವಸ್ತ್ರ 
ತೊಟ್ಟು ಕಣ್ಮಳೊಳು ಕರುಣಾ 


"ಕಂಗೊಳಿಸುವ ಧಾ 

ಮೃತರಸವ ತುಂಬಿ ಸರ್ವರಂ ಸಲಹುವ ಯತೀಶನಾರೆ (ಸಕ್ಮೇತ್ಯ- ೦೩-೩೩) ; 

ದಂಡಂ ಭಸಿತಾಧಾರಂ ಬಹಿರ್ವಾಸಮುಮಮರ್ದಿರೆ ಲಿಂಗಾಂಗಸಂಯನುಕ್ತ 

ಯೋಗಿಪ್ರಸರಂ ಬಂದಿರ್ದುದು (ಫೃಕಏ. ೫-99). (ಸಂ. ಬಹಿರ್ವಾಸಸ್‌] 
ಬಹಿರ್ವೇದಿ (ನಾ). ಯಜ್ಞಶಾಲೆಯ ಹೊರ ಜಗಲಿ : ನೆರೆದುದವನೀ 

ಪಾಲಜನಸಾಗರ ಬಹಿರ್ವೇದಿಯು ಮಹಾಚಪ್ಪರದೊಳಗೆ ತಂತಮ್ಮ ಸಿಂಹಾ 

ಸನಸಗಾಢದಲಿ (ಕುಠ್ಕಾಸ. ೩-೨೪) ;. ಬರ್ಹಿ ಸಮಿಧಾಜ್ಯ ತಿಲ ವ್ರೀಹಿ 


ಬಹಿರ್ಲೇಪ (ನಾ). 
ವಾಗಿರುವುದು : 
ಯೆನಿಪ ವಿಷಯಂ 


ry 


೭ಗಳ 


fe 
[oy 

ಯ 
ಭಯ 


ಇ 
ನು 
೨ು 


ಚರುವಾದಿಯಾದ ಯೃಜ್ಞಸಂಭಾರಮನಿರಿಸಿ ಅಂತರ್ವೇದಿ ಬಹಿರ್ವೇದಿ 
ಆಹವನೀಯಗಾರ್ಹಪತ್ಯದಕ್ಷಿಣಿಗ್ನಿಯ ರಚಿಸಿ (ರಕಾವ- ೪-೩೪ ಕ). 
[ಸಂ.] 
ಬಹಿರ್ಸಂಕೆ (ನಾ). = ಬಹಿರ್ದೇಶ ೪ ; ಒಬ್ಬ ಹೆಡ್ಡನು ಅಡಕೆಯ 
ಬಾಯೊಳಿಟ್ಟು ಎಲೆಯ ಕೈಯೊಳ್ಳಿಡಿದು. ... ಬಹಿರ್ಸಂಕೆಗೆ ಪೋಪಲ್ಲಿ 


ಎಡಹಿ ಬಿದ್ದು ಎಲೆ ಅಶುಚಿಯೊಳು ಬೀಳೆ ತಾನು ಬಿದ್ದು ಆ ಪಟ್ಟಣವ 
ಬೈವುತ್ತಿರಲು (ಕೈಂಸೂ, 1, ೨೮೨). [.ಆಸೂಂ. ಬಹಿರ್ಶಂಕ] 


೧. ಬಹಿರಂಗಪಡಿಸಂ ; ಪ್ರಕಟಿನಂ: ಮೆಲ್ಲ 


ಬಹಿಪಾ ರೆ 


ಮೆಲ್ಲನೆ ಮಾತುದೆಗೆದನಂತಃಕರಣದಲ್ಲಿರ್ದುದಂ ಬಹಿಷ್ಯರಿಸಬೇಕೆಂದೆನುತೆ 
ಒಬಲ್ಲರಿಗೆ ಬಲ್ಲಹಂ ಚೆನ್ನಬಸವೇಶ್ವರಂ ವಿನಯಸಂಪ್ರೀತಿವೆರೆದ 
ಸೊಲಿನಿಂದ ಇಂತೆೇದನು  (ಕೆಂ6ಿ. ೭-೨೬). ೨. ಪ್ರಕಟಿಸಿ 
ಕೊಳ್ಳೂ : ಗೋಚರಿಸು : ಅಖಂಡಪರಿಪೂರ್ಣಜ್ಕೋತಿಯೇ ಮೈದಾಳ 
ನಿಕಳಂಕ ಮಲ್ಲೇಶ್ವರನಾಗ ಬಹಿಪ್ಕರಿಸಿ ರುದ್ರಪ್ರಡುಥಗಣಂಗಳೊಡಗೂಡಿ 
ಪ್ರಕಟವಾದ ಮಾರಯ್ಯನ ಪರಮಾನಂದ ಮೇರೆಗಳೆದ ಮೆಹಾಸಾಗರದಂತೆ 
ಹರಿಯಿತು ೩. (ಯಾವುದಾದರೂ 


(ಮೋಳರೂ. ೭೪ ಪ್ರಸ್ತಾವನೆ). 


ಧಾರ್ಮಿಕದೃ ಪ್ಬಿಯಿಂದ ತಪ್ಪುಮಾಡಿದ ವ್ಯಕ್ತಿಯನ್ನು ಜಾತಿ. 
ದೇಶ ಮೊದಲಾದುವುಗಳಿಂದ) ಹೊರಹಾಕು : ಧಾರ್ಮಿಕವಾಗಿ 


ಸಮಾಜದಿಂದ ದೂರಮಾಡು : ಇವಳ ಮನಿಗೆ ಹೋಗಬಾರದು. 
ತಾವು ವಾರಿ ಹೋಗುವಿರಾದರೆ ಜನರು ತಮ್ಮನ್ನೂ ಬಹಿಷ್ಕರಿಸುವರು 
(ಕರಿ. ೪09). ೪. ಹೊರದೂಡು ; ತಿರಸ್ಕರಿಸಂ : ಪಶುಪಕ್ಷಿ 
ಗಳನ್ನು ಸಂರಕ್ಷಿಸುವ ನಿ:ವು ಮಾನವಪ್ರಾಣಿಗಳನ್ನು ಬಹಿಷ್ಕರಿಸುತ್ತೀರಿ 
(ರರ್ಮುಸಾ- ೫೩) - (“ಬಹಿಷ್ಕಾರ 4. - ಇಸ್ಯು) 
ಬಹಿಷ್ಕಾರ (ನಂ). ೧. ಹೊರದೂಡುವಿಕೆ : ಹೊರಹಾಕುವಿಕೆ . 
೨. (ಯಾವುದಾದರೂ ಧಾರ್ಮಿಕದೃಷ್ಟಿಯಿಂದ ತಪ್ಪು ಮಾಡಿದ 
ವ್ಯಕ್ತಿಯನ್ನು ಜಾತಿ, ದೇಶ ಮುಂತಾದುವುಗಳಿಂದ) ಬಹಿಷ್ಯರಿಸುವಿಕೆ: 
ಊರಿನವರು . . . ದಾಸರಿಗೆ ಬಹಿಷ್ಕಾರಪತ್ರವನ್ನು ತರಿಸಿ ಶುಭಸ್ವೀಕಾರದ 
ದಿವಸ ಆದನ್ನು ಓದಿಸಿದರು (ಕರಂ 908) ; 
ಯಾದದ್ದು ಎಂದರೆ ಸಮಾಜದ ಬಹಿಷ್ಕಾರಕ್ಕೆ 
(ಕಾರದ. ೨೯೨)- 
ಬಹಿಷ್ಕಾರ ಕೊಡು _ ಸಮಾಜದಿಂದ ಹೊರಗೆ ಹಾಕು : 


ವಿಠಶಲಪಂರ್ತ ಸಂಸಾರಿ 
ತ 


3ತ್ತಾದದ್ದು ಎಂದು 


ಮುಸ 


ಲ್ಮಾನನಾದನೆಂದು ಆತ್ಮೀಯರೆಲ್ರರೂ ಅವನಿಗೆ ಬಹಿಷ್ಕಾರ ಕೊಟ್ಟು ಶುದ್ಧ 


ವಾಗಿ ತೈಜಿಸಿಬಿಟ್ಟರು ( ಕಶಾಕುಂ. ೩೪). ಬಹಿಷ್ಕಾರ ಹಾಕು 


ಬಹಿಷ್ಕುರ ಕೊಡು : ನನ್ನ ದಾಸನಿಗೆ ಬಹಿಷ್ಕಾರ ಹಾಕಿದರೆ ನಿನ್ನ ಬಳಿ 
ನಾನಿರುವೆನೆ 9 (ಕರಂ: ೩08) ; ಶೃಂಗೇರಿಯ ಗುರುಗಳಿಗೆ ಈ ಸು ಸ 
ತಲುಪಿ ಇಡಿಯ ಆಗ್ರಹಾರಕ್ಕೇ ಬಹಿಷ್ಕಾರ ಹಾಕಿದರೇದೂ ಪ್ರತೀತಿ 
(ಸಂಸ್ಕಾರ. ೦೩) - [ಸಂ,] 

ಬಹಿಷ್ಕಾರ (ನಂ). ಹೊರಹಾಕಲ್ಪಟ್ಟವನು ; ಬಹಿಷ್ಯೃತನಾದವನು : 
ಚೋರನನು ಸಮುಯವಿಕ:ರಭೇದಿಯನಿಂತಜುವರನು ಕಂಡು 
ಮನ್ನಿಸದೆ ದೂರದಲಿ ವರ್ಜಸುವುದು ಬಹಿಷ್ಯಾರಿಗಳು ಸರ್ವಕ್ಕಿವರುಗಳು 
(ಕುತ್ಮಿಣ. ೨-೪). ಐ ಸಂಸ್ಕೃತದಲ್ಲಿ ಇದಕ್ಕೆ ಕರ್ತೃ ಅರ್ಥ ಮಾತ್ರ 
ಇದೆ. [ಸಂ, ಬಹಿಷ್ಕಾರಿನ್‌] 

ಬಹಿಷ್ಕೃತ (ಗು). ೧. ಬಹಿಷ್ಕಾರಕ್ಕೊಳಗಾದ; 
ನುತವಶೀಕೃತ ಭರ್ಗ ನಿತ್ಯಾಶ್ರಿತ ಮಹೇಶ್ವರ ಭಕ್ತವರ್ಗ ಸುಹಿತ ಘನಪ್ಯತಿ 
ವೀರಮಾರ್ಗ ಬಹಿಷ್ಕೃತ ಸ್ವರ್ಗ (6ಸಪು. ೩೬-೬೮) - (ನಂ). ೨. ಸಮಾಜ 
ದಿಂದ ಹೊರಹಾಕಲ್ಪಟ್ಟವನು ; ಬಹಿಷ್ಕೂರಕ್ಕೆ ಒಳಗೂದವನು. 

[ಸಂ. 

ಬಹಿಷ್ಕೃತೆ(ನಂ). ಹೊರಕ್ಕೆ ದೂಡಲ್ಪಟ್ಟವಳು: ಬಹಿಷ್ಕಾರಕ್ಕೊಳಗಾದ 
ವಳು : ತನ್ನದೆಂದು ಕರೆಯಬೇಕಾಗಿದ್ದ ಬಹಿಷ್ಯತೆಯಾಗಿ 
(ಬಿಕ್ತಲ್ಕ. ೨೦೪): 

ಬಹಿಷ್ಮೆ (ನಾ). ಹೊರಗಾದವಳು ; ಮುಟ್ಟಾದವಳು : 
ನಾನು ಬಹಿಷ್ಮೆಯಾಗಿದ್ದೇನೆ. ಒಂದೇ ಬಟ್ಟಿಯುಳ್ಲಿದ್ದೇನೆ 
ಬಹಿಷ್ಠೆ ಯಾಗಿದ್ದ ದ್ರೌಪದಿಯನ್ನು . . . ಸೆಳೆದುಕೊಂಡು ಬಂದು ಸಭಿಕರ 
ಮುಂದೆ ನಿಲ್ಲಿಸಿದನು (ಬೀತ್ಮತೆ. ೦೦೪) - (ಸಂ. ಬಹಿಷ್ಠಾ) 

ಬಹಿಷ್ಟ ಜ್ಞ (ನಾ). ಹೊರಪ್ರಪಂಚದ ಅರಿವುಳ್ಳವನು; ಬಾಹ್ಮಜ್ಞಾನ 


ಹೊರದೂಡಲ 


ಟ್ಟ; 


ಇ 
೦ (ud 


ರಜಸ್ವಲೆ ಕ 


(ಪತಾ - ೯6) : 


೬೩೨೨ 


10 


16 


20 


25 


40 


46 


ಬಹುತೆ 


ವುಳ ವನು | ಜಾಗೃತಾವಸ್ಥೆಯೇ ಮೊದಲನೆಯದು. ಇದಕ್ಕೆ ಸಂಬಂಧ 
ಪಟ್ಟಂತೆ ಐದುವಿಷಯಗಳನ್ನು ಹೇಳಿದೆ: - ೧. ಬಹಿಷ್ಟ ಜ್ಞ -ಬಾಹ್ಯಜ್ಞಾನ 
ವುಳ್ಳವನು (6ೇನಾತ್ಮ, ೦೨೭). [ಸಂ.] 

ಬಹಿಸ್ತಟ (ನಾ). ಹೊರಗಡೆಯ ದಡ : ಹೊರದಂಡೆ : ಪೂಗವನಂ 
ಗಂಂದೆಲೆಯ ಬಳ್ಳಿಗಳಿಂ ತೆಅಪಿಲ್ಲೆನಲ್ಪೆಡಂಗೂಗೆ ಬಹಿಸ್ತಟಂ ಪುದಿದ 
ತಾವರೆವಳ್ಳಿಯ ತಳ್ಳಿನಿಂ ಪಸುರ್ಪಾಗೆ (ಫಾಲಿ. ೨-೪೩), [ಸಂ.) 

ಬಹಿಸ್ಥ (ನಾ). (ಜ್ಯೋತಿ) (ರಾಹುಚಕ್ರದ) ಹೊರಭಾಗ : ಉರಗ 
ನಿಂದೆ ತಾರೆ ಮುಖದೊಳ ನಿಲೆ ಮೂಹುಸಿರಕ್ಕೆ . . , ಬಹಿಸ್ಮವಾಜು 
ತಳ್ನಿರೆ ತೆನೆ ನಂಜು ಕಾಡಿಗೆ ವಿಶೇಷಫಲಂ ಕಡುಸಣ್ಣಮಕ್ಕೆಂ (ಅಟ್ಟಿನು. 


೪-೨). [ಸಂ.] 

ಬಹು (ಗು). ೧. ಹೆಚ್ಚು ; ಅಧಿಕ ; ಬಹಳ. ೨. ದೊಡ್ಡದಾದ ; 
ಹಿರಿಯು. (ನಾ). ೩. ಅಧಿಕವಾದಂದು : “ಪ್ರಭೂತಂ . . . 
ಬಹುಳಂ, ' ಬಹು , . . ಭೂರಿ- ೧೨ ಅಧಿಕವಾದದ್ದರ ಹೆಸತುಗಳು” 


(ಸಿರ್ಮಾಂಕಿ- ೩೪೦)- 
ಬಹುಮಟ್ಟಿಗೆ. ಬಹಳವಾಗಿ : ಬಹುತೇಕ : ಹೀಗೆ ಬಹುಮಟ್ಟಿಗೆ 

ಎಲ್ಲ ಸಾರಜನಕವೂ ಸೂರ್ಯನ ಸುತ್ತಲಿನ ಮೇಘದಲ್ಲೇ ಉಳಿಯಿತು 
(ಕೂಹುಟ್ಮಿ- ೬೦) ; ಅವರ ಅನುಭವ ಪಾಂಡಿತ್ಯಗಳನ್ನು ಒಳಗೊಂಡ ಈ 
ಗ್ರಂಥ ಬಹುಮಟ್ಟಿಗೆ ನಿರ್ದುಷ್ಟವಾಗಿದೆ 
ಬಹುಮಟ್ಟು ಎ ಬಹುಮಟ್ಟಿಗೆ : ಇಬ್ಬರಲ್ಲೂ 
ಇದೆ (ಗರ. 0೦೬). [ಸಂ.7 
ಬಹುಕಳಿ (ನಾ). ವಂಬ್ಲಯುಂದ್ಧದ ಒಂದು 


(ಗೃಹದಿ. 1೪ ಮುನ್ನುಡಿ). 
ಬಹುಮಟ್ಟಿನ ಸಾಮ್ಯವೂ 


ಪಟ್ಟು.-ವರಸೆ:; ರಂಗಮಂ 


ಪೊಕ್ಕು ಭುಜಾಸ್ಟಾಳನಂ ಗೆಖ್ದೆಯ್ದು ದೊಡೆ ೬ - ಪೊಕ್ಕಮರ್ದು 
ಸಮಲತಾ ಬಹುಕಳಿ ಕತ್ತರಿಗಳಿಂ ಗಾಯಮಜಶದೊತ್ತಿ ನೋಡಿ (೧೦ಹಂ. 
೬-೩೦ ವ). [?) 

ಬಹುಕುಟುಂಬಿ (ನಾ). ದೊಡ್ಡಸಂಸಾರವುಳ್ಳವನು : ಮನೆ ತುಂಬ 
ಮಕ್ಕಳು ಮೊಮ್ಮಕ್ಕಳನ್ನು ಪಡೆದ ಬಹುಕುಟುಂಬಿಯವನು (ಸಂಜುಂಡ. 
43೨). [ಸಂ. ಬಹುಕುಟುಂಬಿನ") 

ಬಹುಕುಳ (ಗು). ಅನೇಕ : ಅಧಿಕವಾದ : ಅಳವಜ್‌ಯದ ಭಾಷೆ 


ಬಹೆಕುಳವಾದ ನುಡಿ ಇಂತೆರಡಜ ನುಡಿ ಹುಸಿಯ ಯ್ಯ (6ರಕಂ. ೩೦-೦೩೦): 
[ಬಹು * ಕುಳ್ಳ) 
ಬಹುಗ್ರಾಹಿ (ನಾ). [ವೈದ್ಯಶಾ] ಅನೇಕ ರೋಗಗಳನ್ನು ವಾಸಿ 
ಮಾಡುವಂತಹುದು : ಬಹುರೋಗನಾಶಕ : ಮದನಕಾಮೇಶ್ವರೀ 
ಗುಳಿಗೆ. . . ಹಸುವಿನ ತುಟ್ಟೆದಲ್ರಿ ವಾತಣಡ, ಕಬ್ಬಿನ ಎಲಲ್ಲಿ 
ತ್ರಿದೋಷಹರ. ಲವಂಗದ ಹುಡಿಯುಲ್ಲಿ ಬಹುಗ್ರಾಹಿ (ಕ್ಕೂ. ೪೦). 
[ಸಂ. ಬಹುಗ್ರ,ಹಿನ"] 
(ನಾ). ಅತಿಶಯಂವಾಗಿ ಚಲಿಸಂವಿ 
ಕ್ರೂರನೆನಿಸಿ ಶಾಂತನೆನಿಸಿ ಮತ್ತೊಮ್ಮೊಮೆೆ ವೀರನೆನಿಸಿ 
ನಾರಿಯೆನಿಸಿ ನಲ್ಲನೆನಿಸಿ ಹಂಸನ ಬಹುಚಾರಿಯಾಡುವುವು 
(ರರಠ - ೬6-0೦೦). (ಸಂ. ಬಹುಚಾರಿನ") 
ಬಹುಚಾಳಿ (ನಾ). [ನಾಟ್ಕ] ನೃತ್ಯದ ಒಂದು ಪ್ರಕಾರ : ಮೆಜವಂಗ 
ಪ್ರತ್ಕಂಗೋಪಂಂಗ ಬಹುಚಾಳಿ ವಂದೇಶಿಕೋಲಚಾರಿಗಳ ಹಿರಿದಂಗಹಾರ 


. ೨ ತಿರುಗುವಿಕೆ : 
ಹೇಡಿಖಿದಿಯಿ 
ಕರ್ಮಗಳು 


ಬಹುಚಾರಿ 


ಮಂಡಲ ೬ರಕ್ಷೇತ್ರ ಬಿರುದಿನ ನೂಟ್ಕವಾಡಿದರು (ಕಂನವಿ. ೮-೬೩) - 


[ಬಹು * ಆಚಾಲ್ಕಿ) 
ಬಹುತೆ (ನಾ). ೧. ಒಂದಕ್ಕಿಂತ ಹೆಚ್ಚು ಸಂಖ್ಯೆಯಿಂದ 
ಕೂಡಿದುದು : ವಖನ್ನಿನ ಎಲ್ಲ ಕಬ್ಬ ಎಂದು ಬಹುತೆಯನ್ನು ಸೂಚಿಸು 


ವಾಗ ಪಂಪನು `ಕವಿರಾಜಮಾರ್ಗ'ಕ್ಕಿಂತ ಹಿಂದಿನ ಕಾವ್ಮಗ್ರಂಥಗಳೆನ್ನ 


ಬಹುತೇಕ 


ಮನದಲ್ಲಿ ಇಟ್ಟಿರಬಹುದು (ಕಶಾಶ- ೨೬). ೨. (ವ್ಯಾಕ] ಬಹುವಚನ : 
ಏಕತೆಯೆ ತನಗೆ ಬಹುತೆಯನಳಿಕರಿಸದು ಜಂತಿ ತಾಂ (ಕರುರ; ೮೩೮). 
[ಸಂ. ಬಹುತಾ) 

ಬಹುತೇಕ (ಅ). ೧. ಅನೇಕ: ಹೆಚ್ಚಾದ : ಭಾರತದ ಬಹುತೇಕ 
ಜನರು ಗ್ರಾಮಾಂತರಪ್ರದೇಶದಲ್ಲಿ ವಾಸಿಸುತ್ತಾರೆ (82ರ: ೬ಬ) ; 
ಬಹುತೇಕ ನದಿಗಳು ಅನಂತಕಾಲದಿಂದ ಹರಿಯುತ್ತಿವೆ (ತನಂ. ೨). 
೨. ಪ್ರಾಯಶಃ ; ಬಹುಶಃ : ಮಧ್ಯಾಹ್ನ ಬಹುತೇಕ ನಿಮ್ಮನ್ನು 
ಹೆದರಿಸಿ ಬಂದದ್ದೇ . . . ಇವರ ಮುಂದೆ "ಶಿಪ್ಪಾರಸು' ಹೊೊಡೆಯಂತ್ತಿದ್ದ 
(ಶೂರಾ . ೭೪); ಕನ್ನಡದಲ್ಲಿ ಇಂದು ಬಹುತೇಕ ಎರಡನೆಯ ಹಾದಿಯ 
ಮೇಲೆ ಪ್ರಯತ್ನಗಳು ನಡೆದಿವೆ (೫ವನಾ. ೨೧). 

( -ಮರಾ. ಬಹುತೆಃಕ* ] 

ಬಹುತ್ವ (ನಾ). [ವ್ಮಾಕ] ಬಹುವಚನ : ಜಾತಿಎಭಾಗಮಂ ಬಗೆದು ವೇಟ್‌ 
ಬಹುತ್ಯಮನೇಕವಾಕ್ಕಸಂಜಾತಗುಣಂ ತದೇಕವಚನಂಗಳೆ ಇಳಂ ದೊರೆ 
ವೆತ್ತು ಕೂಡುಗುಂ (ಕಪಿಕಾ. ೦-೦೦೪) ; ಅವಲಕೊಳ ದ್ವಿತ್ವಬಹುತ್ವಂ 


ಬವರಿಸೆ ತಳ್ತಿರ್ಕುಮಲ್ಲಿ ಗಳ್‌ ಶಬ್ದಂ (ಉದಾನ. ೪) ; ಏಕ ದದ್ವಿತ್ವ| 
ಬಹುತ್ವಮನೇಕ ದ್ವಿಬಹುತ್ವವಸ್ತುಗಳೊಳಾಚರಿಪರ್‌ (ಕಠುರ. ೯೪). 
[ಸಂ.] 


ಬಹುದು "ವರ್‌' ಪರಾ. 

ಬಹುದುಃಖ (ನಾ). ೧. ಅತಿಶಯವಾದ ಅಳಲು.- ಸಂಕಟ: ಅವರು 
ಬಹುದುಃಖದಿಂದ ಆ ಮಾತನ್ನು ಹೇಳಿದರುಟ(|9). ೨. ಒಂದು ನರಕದ 
ಹೆಸರು: ಬಹುದುಃಖ. . . ಮಹಾದುಃಖವೆಂಬೈದು ಮಂಶ್ರಿನರಕಂಗಳಿಂ 
(ಪಿಶೇಳ- 060). [ಸಂ.7 

ಬಹುದ್ವಿಷ (ನಾ). ಅನೇಕ ಶತಪ್ರಿಗಳನ್ನಳ್ಳವನಂ ; ಬಹಂಜನದ್ವೇಷಿ: 


ಸುರಗುರುದ್ವಿ ಜವೈರಿ ಬಹುದ್ದಿಷಂ ಭಯೋಪೇತನಧಾರ್ಮಿಕಂ ವಿಕಳ 
ತಂತ್ರನನಿಶ್ಚಿತಮಂತ್ರನಾಗಳುಂ ಭೀತಪರಿಗ್ರಹಂ (ತಂಶಶಂ, ೩೨೦-೮). 
[ಸಂ.] 


ಬಹುಧಾನ್ಯ (ನಾ). ೧. ಸಮೃದ್ಧವಾದ ಧಾನ್ಮ.-ಕಾಳಂ; ಹಂಬಿನೊಳ 
ಗಳ ಬಹುಧಾನ್ಮದ ತೆನೆ (ಮನುಗುಂ. ಕ: ೨೬-6). ೨. ಅರುವತ್ತು 
ಸಂವತ್ಸರಗಳಲ್ಲಿ ಹನ್ನೆರಡನೆಯದು : ಅಭಿನವ ನಿಘಂಟನಭಿನವಮಂಗ 
ನಿರ್ಮಿಸಿದನಂಬರಾಂಬಕವಹ್ನಿಯೇಕೈಕಶಕದ ಬಹುಧಾನ್ಯದಲ್ಲಿ (ಮಂಗಳಾ. 
988೩-೭೩) ; ಆ ವರ್ಷವೇ ಪ್ರಭವ . . , ಬಹುಧಾನ್ಯ , . ಅಕ್ಷಯ 
ವೆಂದಲುವತ್ತು ತೆಅನಾಗಿಹುದು (ಏಿಕೇಕ. ೩೨೦) - [ಸಂ-] 

ಬಹುನಾಯಕತ್ವ (ನಾ). ಹಲವರಿಂದ ನಡೆಸುವ ಆಧಿಪತ್ಯ : ಇದೆಲ್ಲ 
ಬಹುನಾಯಕತ್ವದ ಫಲ. ಆದ್ದರಿಂದ ನಿಮ್ಮಲ್ಲಿ ಒಬ್ಬನನ್ನು ನಾಯಕನನ್ನೂಗ 
ಮಾಡಿಕೊಳ್ಳಿರಿ (ಕಠಪು. ೬೩೬). [೫೦.] 

ಬಹುನೂತ್ನ (ಗು). ಹೆಚ್ಚು ನವೀನವಾದ ; ಅತ್ಯಂತ ಹೊಸದಾದ. - 
ನೂತನವಾದ : ಬಹುನೂತ್ಸಕೇತನಟ್ಟಾಯನಿವಾರಿತೋಷ್ಣಮನನಿಂದಿತ 
ಸುಂಪರರಾಜಮಾರ್ಗಮಂ ಪುಗೆ ನೃವೇಶ್ವರಕನ್ಯಕೆಯುಂ 
ಕುಮಾರನುಂ (ಕ್ಯಾಿಫ್ರು. ೩-೪). [ಬಹು 4 ನೂತ್ನ)] 

ಬಹುಪತಿತ್ವ (ನಾ). ಒಬ್ಬನಿಗಿಂತ ಹೆಚ್ಚು ಗಂಡಂದಿರನ್ನು 
ಹೊಂದಿರುವಿಕೆ : ಎವಾಹವಿಚ್ಛೇದ, ವಿಧವಾವಿವಾಹ, ವಿಧುರವಿವಾಹ 
ಒಬಹುಪತ್ನೀತ್ವ ಮತ್ತು ಬಹುಪತಿತ್ವಗಳಲ್ಲಿ ಕೆಲವಕ್ಕಾದರೂ ಅವಕಾಶ 
ಕೊಡಬೇಕು (98. ೨೬%). (ಸಂ.] 

ಬಹುಪತ್ನೀತ್ವ (ನಾ). ಒಬ್ಬಳಿಗಿಂತ ಹೆಚ್ಚು ಪತ್ನಿಯರನ್ನು ಹೊಂದಿರು 
ಎಕೆ ; ಬಹುಪತ್ನೀತ್ವವು ಅಂದಿನ ರಾಜತ್ವಕ್ಕೆ ಸಾಮಾನ್ಯ ರೂಢಿ 
ಮಾತ್ರವಲ್ಲ, ಅದೊಂದು ಹಿರಿಮೆ (ಕಾರದ: ೪೯೦). (ಸಂ.] 


೬೩೨೩ 


10 


30 


40 


$s 


ಬಹುಮತಿ 


ಬಹುಪಾದಿ (ನಾ). ಅನೇಕ ಕಾಲುಗಳನ್ನುಳ್ಳ ಪ್ರಾಣಿ : ಬಹುಪಾದಿಗಳು 
(ಜynapada) ಈ ವರ್ಗದ ಪ್ರಾಣಿಗಳಲ್ಲಿ ೯-೧೫೦ ಜೊತೆ ಉಪಾಂ 
ಗಳಿರುತ್ತವೆ (ಕ್ರಾಕ- 330); ಪಾಲಿಪೊಡ (ಬಹುಪಾದಿ) . - . ಹೊಟೆ ಯ 
ಹುಸಿಕಾಲುಗಳಿವೆ (ರೆ. ೦೨೮೪). (ಸಂ. ಬಹುಪಾದಿನ್‌] 

ಬಹುಪುಪ್ಪ (ನಾ). ೧. ಪಾರಿಜಾತದ ಗಿಡ. ೨. ಹವಳದ ಗಿಡ. [ಸಂ] 

ಬಹುಪುಪ್ಪಿ (ನಾ). ಒಂದು ಬಗೆಯ ಸಸ ;  ಆವರಿಕೆಯ ಗಿಡ : 
“ಬಹು [ಕಳಾ ರಜ]ಪುಸ್ತಿ ಆವರವೆನಲ್ಕಾವರೆಯೆನಿಕ್ಕು” (ನತಿಂಗರಾ. 
೪0-೩೦). (ಸಂ. ಬಹುಪುಸ್ತೀ] 

ಬಹುಪ್ರಜ (ನಾ). ೧. ಅನೇಕ ಮಕ್ಕಳಿರುವವನಂ: ಇರೆ ಲಗ್ನಕ್ಕೆ ಚತುರ್ಥ 
ದೊಳ್‌ ಹಿಮಕರಂ ಸತ್ಟ್ಪುತೃ್ರಎತ್ತಾಢ್ಕಮೊಂದಿರೆ. ತತ್ಪಂಚಮದೊಳ 
ಬಹುಪ್ರ ಜನರಾತಿಸ್ಥಾನದೊಳ್‌ ಕೂಡೆ ನಿಷ್ಮುರಂ (ಕಾಕಿ 
ವಿ. ಹಂದಿ. ೩. ಮುಂಜಹಂಲ್ಲಂ. [ಸಂ.3 

ಬಹುಭಾರ್ಯ (ನಾ). ಅನೇಕ ಹೆಂಡತಿಯಂರನ್ನು ಪಡೆದವನು : ಇನಜ 

- * ವೃಷರಾಶಿಯೊಳ" ನೆಲಸೆ ವರ್ಜ್ಯಂ ಸ್ವಲ್ಪವಿತ್ತಂ ವಧೂಜನಮಿತ್ರಂ 

ಬಹುಭಾರ್ಯಂ ಗ(ಶಾತಾ. ೧೬-೩೨). [ಸಂ.] 

ಬಹುಭಾರ್ಯಾಯೋಗ (ನಾ). [ಜ್ಯೋತಿ] ಹಲವು ನಕ್ಷತ್ರಗಳ ನಿರ್ದಿಷ್ಟ 
ಸ್ಮಾನಬಲದಿಂದ ಜಾತಕನಿಗೆ ಉಂಟಾಗುವ ಬಹುಪತ್ನೀತ್ವ : 
ಜೋಯಿಸರು ಮಗುವಿನ ಜಾತಕವನ್ನು ನೋಡಿ ಈ ಮಗುವಿಗೆ ಒಹು 
ಭಾರ್ಯಾಯೋಗವಿದೆಯೆಂದು ಹೇಳಿದರು (ಕೊಂ)- [ಸಂ.] 

ಬಹುಭಾಷಣ (ನಾ). ಅತಿಯಾಗಿ ಮಾತನಾಡುವಿಕೆ ; ವಾಚಾಳತನ : 
ಶೇಷವಾಸುಗಿ ಬಹಳನುತಬಹುಭಾಷಣಂಗಳನತಿಗಳಿದೆಸೆದಶೇಷಮಹಿಮಾ 
ಮೂರ್ತಿ ಕಂಡೆನು ನಿಮ್ಮ ಪಡಯುಗವ (೪ಸಫ್ಷಿ. ೩೦-೭೦). [ಸಂ.] 

ಬಹುಭಾಷಿ (ನಾ). ಹೆಚ್ಚು ಮಾತನಾಡುವವನು ; ವಾಚಾಳಿ : ನಿ;ನ 
ಪ್ಪೊಡೆ ಬಹುಭಾಷಿ (ಶಂಕತಂ- ೧೩೦-೦೪); ಸಭೆಯೊಳು ಮೇಲೆದ್ದು ಕುಣಿವನು 
ಬಹುಭಾಓ ಹಿ೧ದುಳಿವನು ಮಿತಭಾಹಿ (ಇಂತಾಶ- ೨೦೩-೬೩)- 

[ಸಂ. ಬಹುಭಾ ಒನ್‌] 

ಬಹುಭೂಮಿಕ (ನಾ). ೧. ಅನೇಕ ಅಂತಸ್ತುಗಳನ್ನು ಪಡೆದಿರುವುದು; 
ಹಲವು 'ಮಹಡಿಗಳನ್ನುಳ್ಳೂದು- ವಿ. ಹೆಚ್ಚು ಭೂವಿ:ಯನ್ನು 
ಹೊಂದಿರುವವನು; ದೊಡ್ಡ ಜಮಾನುದಾರ. ೧, ೨: ಬಗೆಯೆ 


೧6 -೭)- 


ಒಹುಭೂವಿಕಂ ಮಾನಗುಣೋನ್ನತಿಸಂಯುತಂ ಮಹಾಭೋಗು 
ತನ್ನಗರಜನಾವಳಿಯುಂ ಹರ್ಮಗೃಹಾಳಿಯುಮೆಂದೊಡೊಳ್ಳನೇವಣ್ಣಿಪುದೋ 
(ಕಂದ್ರಫು- ೩-೦೪). [ಸ0.] 

ಬಹುಮಂಜರಿ (ನಾ). ಒಂದು ಬಗೆಯ ಸಸ್ಮ; ಕೃಷ್ಣತುಳಸಿ: 


“ ತುಳಸಿಯದು ಸುರಸಿ ಬಹುಮಂಜರಿಯೆನಿಕ್ಕು ಕಪ್ಪುಗಿರಲು ”(ಕುಂಗಣ. 
೩೪-೨೬). [ಸಂ. ಬಹುಮಂಜರೀ) 

ಬಹುಮತ (ಗು). ೧. ಗೌರವಕ್ಕೆ ಪಾತ್ರವಾದ. ೨. ಅನೇಕ ಬಗೆಯ 
ಅಭಿಪ್ರಾಯಗಳನ್ನು ಹೊಂದಿರುವ. (ನಾ). ೩. ಅಧಿಕಸಂಖ್ಯೆಯ 
ವ್ಯಕ್ತಿಗಳ ಅಭಿಪ್ರಾಯ : ಅವರ ಪಕ್ಷದ ಬಹುಮತವು ಕಡಿಮೆಯಾಗುತ್ತ 
ಬಂದಿತ್ತು (ಶಕ್ಕಕಾ. 3): ಒಟ್ಟು ಸದಸ್ಯರಲ್ಲಿ ಮೂರನೆಯ ಎರಡು 
ಭಾಗಕ್ಕೆ ಕಡಿಮೆಯಿಲ್ಲದಷ್ಟು ಜನಗಳ ಬಹುಮತದಂದ ಆ ಸಂಕಲ್ಪವು 
ಶೀರ್ಣವಾಗಿಲ್ಲದ ಪಕ್ಷದಲ್ಲಿ (ಕಾರಾನ- ೩೦).. [ಸಂ.] 

ಬಹುಮತಿ (ನಾ). ಅತಿಶಯವಾದ ಗೌರವ: ಮನೆಯಾತ ಅವನಿಗೆ ನಾಲ್ಕು 
ಸಾವಿರ ಹೊನ್ನು ಕೊಟ್ಟು ಹಲವಾರುರಥಗಳನ್ನೂ ಬಹುಮತಿಯಾಗಿ 
ಕೊಟ್ಟನು (ತಕ್ರುಶು- 60೬) ; ಪ್ರಪಂಚದಲ್ಲೆಲ್ಲ ಸಾಹಿಶ್ಮದಲ್ಲಿ ಪ್ರಮುಖ 
ರಾದ ಒಬ್ಬೊಬ್ಬರಿಗೆ ದೊರೆಯುವ "xl 7೫819 ಎಂಬ 
ಬಹುಮತಿಯ ಶುಲ್ಕ ದೊರೆಯಿತು (ಕರು; 63). [ಸಂ.] 


ಬಹುಮತಿಸು ೬೩೨೪ 


ಬಹುಮತಿಸು (ಕ್ರಿ). ಗೌರವಿಸಂ: ಮನ್ನಿಸು : ನೀಂ ಮುಟ್ಟಿದ ನಂದನೆಯಂ 
ಬಹುಮತಿಸುತೆ ನಿನ್ನನೆ ಪಂತ್ರಿಃಕರಿಸಿ ಬಿಟ್ಟ ಮುನಿಯೆ ವಿಮಾನಂ 
(ಕುಂತ. ೬೮-೧೨೦) [ಬಹುಮತ --. ಇಸ್ಕು] 

ಬಹುಮತೆ (ನಾ). ಗೌರವಾರ್ಹಳಾದ ಹೆಂಗಸಂ; ಮಾನ್ಯೆ : ಎಲೆ 
ವಂಗಳೆ, ಪತಿಗೆ ಬಹುಮತೆಯಾಗಿ ಬುಳು (ಶಾಕುಂತ- ೦೦೨-೨೭)- 

[ ಸಂ, ಬಹುಮತಾ ) 

ಬಹುಮಾನ (ನಾ). ೧. ಅತಿಶಯವಾದ ಗೌರವ ; ವಿಶೇಷವಾದ 
ಮರ್ಯಾದೆ: ಕಣ್ಣು ಕೆಟ್ಟಾ ಮೇಲೆ ಕಡುರೂಪ ಚಲ್ವಿಕೆಯೆ ಬಣ್ಣ 
ಗುಂದಿದ ಮೇಲೆ ಬಹುವತಾನವೆ (ಕನಕ. ೩೬-೧) ; ಮಗಳೇ, ಪತಿಯ ಬಹು 
ಮಾನಸೂಚಕವಾದ ಮಹಾದೇವೀಶಬ್ದವನ್ನು ಹೊಂದು! (ಕಾಕುಂತ:' 
೫೦-೧೦). ೨. ಪಾರಿತೋಷಕ ; ಇನಾವಂಂ ; ಉಡುಗೊರೆ : ದೊಡ್ಡ 
ವರು ಬಡವರಿಗೆ ಉಚಿತವಾಗಿ ಕೊಡುವುದನ್ನು ಬಹುವತಾನ ಎನ್ನುತ್ತಾರೆ, 
ಬಡವರು ದೊಡ್ಡವ೦ಗೆ ಉಚಿತವಾಗಿ ಕೊಡುವುದನ್ನು ಮರ್ಯಾದೆ ಎನ್ನು 
ತ್ತಾರೆ (ಶಂಜಶಂ. ೧೦): ತಮ್ಮ ರತ್ನಹಾರವನ್ನು ಬಹುಮಾನವಾಗಿ ಕೊಡುವೆ 
ವೆಂದು ಮಹಾರಾಜರು ಘೋಷಿಸಿದ್ದಾರೆ (2805. ೩೭). [ಸಂ.) 

ಬಹುಮುಖ (ನಾ). ೧. ಏಕವಂಂಖವಾಗಿಲ್ಲದಿರುವುದು; ಚಂಚಲವಾಗಿರು 
ವುದು : ಹೀನಮುಖ ಬಹುಮುಖ ಪರಾಜ್ಮುಖ ದೀನಮುಖ ವಾಚಾಲ 
ವಸಿಖವಜ್ಞಾ ನಮುಖವಂತವರ್ಜಖ ಬಹಿರ್ಮುಖದ ಕಾರ್ಯದಲಿ ಆ 
ನರೇಂದ್ರನ ವರ್ತನಕೆ ದಳಸ್ಥೂನವಾಗದೆ ಬಿತಮ (ಕುವ್ಮಾಅ. 5-೬೩೭). ೨. 
ಅನೇಕ ಬಗೆ ; ರೀತಿ: ಅವನ ಬಹುಮುಖವಾದ ಜ್ಞಾನದಾಹವನ್ನೂ 
ತೀಕ್ಷ್ಣವಾದ ಗ್ರಹಣಶಕ್ತಿಯನ್ನೂ ನೋಡಿ ಅವಳು ದಿಗೃ_ವೆಗೊಂಡಿದ್ದಳು 
(ಫುನರು- ೩೨೮). [ಸಂ.] 

ಬಹುಮುಖಿ (ನಾ). ಏಕಚಿತ್ತವಿಲ್ಲದವನು; ಚಂಚಲಮನಸ್ಸಿನವನು : 
ಗುಹೇಶ್ವರನೆಂಬ ಲಿಂಗಸಾರಾಯ ಬಹುಮುಖಗಳಿಗೆ ತೋಜದು (ಅವತಂ- 
3೪-೨೩೦) ; ವರಾನ್ಕರ ಮನದ ಮನ್ನಣೆಯನಟ್‌ದಿಪ್ಪದೇ ವ್ರತ... 
ಇಂತಲ್ಲದೆ ಜಗವ ಸಿಕ್ಕಿಸುವ ಬಹುಮುಖಿಗಳಿಗೆಲ್ಲಿಯದೋ ಮುಕ್ತಿ 
(ಕೋಮಾ: ೩೩-೦೩೮). [ ಸಂ. ಬಹಂವಣಖೀ 7 

ಬಹುಮೂತ) (ನಾ). ಅತಿಯಾಗಿ ಮೂತ್ರವಿಸರ್ಜನೆಯಾಗುವ ಒಂದು 
ಬಗೆಯ ರೋಗ : ಆವರಿಕೆ :-ಈ ಚಿಗುರು ಅರೆದು , , . ಎವ್ಮೊ ಮೊಸ 
ರಲ್ಲ ತೆಗೆದರಕೊಳ್ಳೆ ಬಹುಮೂತ್ರ, ಗುಣ(ಂವ 8. ೨); ಬಹಳವಾದ ಆಯಾಸ 
ಪಡುವುದಂಂದಲೂ . . . ಮಲಮೂತ್ರಾದಿಗಳ ವೇಗವ ತಡೆಯುವುದ 
ರಿಂದಲೂ ಈ ರ ಪ್ರಕಾರದಿಂದ ಬಹುಮೂತ್ರರೋಗಮುಂಟಾಗುತತ್ತಿ ಹುದು 
(ಕನ್ನಿ. ೩೬೪). [ ಸೆಂ. ] 

ಬಹುರೂಪ (ಗು). ೧. ಅನೇಕ ರೂಪಗಳುಳ್ಳ. (ನಂ). ೨. 
ಅನೇಕರೂಪ : ಹಣವು ಆಕಾರ : ಇಂದ್ರಜಾಲಿಗನಂತೆ ವಿಯದವನೀ 
ದಿಗ್ಕಾ[ಗ]ದೊಳ್‌ ತನ್ನ ರೂಪೆ ರೂಪಾಗಿ ಬಹುರೂಪದಿಂ ಕಾದುತ್ತಿರ್ದ 
ಸುರಂ . . - ಪೆಅತಿಗೆದು ಪೋಗಿ (ಕಾತಿತ್ರ. ೬೨೩6 ನ) : ಉಪಮಾನಕಥನ 
ವೊಂದಲಿನಂಪಮೇಯಮುನಅಿವುದದು ಸಮರಾಸೋಕ್ತಿ ನಿಷೇಧಪರಂ ತಾನೆಂ 
ಬಂತಾಗೆ ಪೇಟ್ವುಿ ದಾಪೇಕ್ಷಮಕ್ಕುಮದು ಬಹುರೂಪಂ (ಕಾವ್ಮಾವೆ- ೬೯೭): 
೩. ಅನೇಕ ವೇಷಗಳನ್ನು ಧರಿಸಿ ಆಡುವ ಒಂದು ಬಗೆಯ ನಾಟಕ 
ಪ್ರದರ್ಶನ : ಅಪ್ಪಾ ಬೊಪ್ಪಾ ಚಿಕ್ಕ ಚೋಹಮಂ ತೊಟ್ಟು . . , ತಪ್ಪಿ 
ಹಜ್ಜೆಯವಿಕ್ಕಿ ಆಡುತ್ತಿದ್ದ ರೇಕಣ್ಣಪ್ರಿಯನಂಗಿನಾಥನಲ್ಲಿ ಹೊತ್ತು ಹೋಗದ 
ಬಹುರೂಪವ (4ಕಠ. 11; ೩೩೩-೩) ; ಈತ, ಚಿಶ್ರವಿಚಿತ್ರವಾದ ಬಹುರೂಪ 
ಗಳನ್ನೂಾಡಿ ಭಕ್ತರನ್ನು ತಣಿಸುವ . - . ಕಾಯಕವನ್ನು ಕೈಗೊಂಡ (ಕವಿಕೋ. 
x1. ೪೪೨). ೪. ಅನೇಕ ರೂಪಗಳನ್ನು ಧರಿಸುವವನು ; ಬಹು 
ವೇಷಧಾರಿ: ಕಂದರ್ಪನ ಕೊಂದು ನಿಂದು ನುಟ್ಯವನಾಡಿದಂದಂದಿನ 


20 


ಬಹುಲತೆ 


ಬಹಂರೂಪನಾಹೋ (85ಗೀ. ೦೭೯೮೩). ೫. ಓತಿಕೇಶ ; ಗೋಸುಂಬೆ. 
ಓ. ಸೂಯ. ೬. ಒಂದು ಬಗೆಯು ಮರದ ಅಂಟು; 


ಸಜ್ಜರಸ ; “ಯಕ್ಷಧೂಪಃ - . . ಬಹುರೂಪ।- ೫ ಸಜ್ಮರಸದ ಹೆಸರು 
ಗಳು” (ಸರ್ಕಾಂಕಿ. 3೦೭). ೮. ಶಿನ. ೯. ಬ್ರಹ್ಮ. ೧೦. ವಿಷ್ಣು. ೧೧. 
ಮನ್ಮಥ. ೧೨. ಕೂದಲು. [೫ಂ.] 


ಬಹ.ರೂಪಿ (ನಾ).. ೧. ಹಲವು ರೂಪಗಳಿಂದ ಕೂಡಿದಂದು : ದೇಹ 


ಬಹುರೂಪಿ: ಶೈವಲದಂತೆ (ಜಸುಹೂ. ೦೫೯). ವಿ. ಹಲವು ರೂಪ 
ಗಳಿಂದ ಕೂಡಿದವನು ; ಬಗೆಬಗೆಯ ಸೋಗು ಹಾಕುವವನು: 
ಕುಣಿಯಲಾಅಜದೆ ಸೋತಾಕ್ಷಣದೊಳು ಬಹುರೂಪಿ ಕಜುಗಾಬಿಂಸಿದನು 
(ರೈರಹೂ. 1. 3೨೨). [ ಸಂ. ಬಹಂರೂಪಿನ* ] 


ಬಹುರೂಪಿಣಿ (ನಾ). ೧. ವಿಧವಿಧವಾದ ವೇಷವನ್ನು ಧರಿಸಂವವಳು: 


ನಟಿ. ೨. ದೊಂಬರವಳು ; “ ಬಹುರೂಪಿಣಿ ಕೊಲ್ಲಟಗಿತ್ತಿಯೆ” 
(ಕತುರಿ. ಇ). ೩. [ಜೈನ] ಒಂದು ಬಗೆಯ ಮಾಯಾವಿದೆ, : 
ತಾನು ಬಯಸಿದ ರೂಪವನ್ನು ಧರಿಸಬಹುದಾದ ವಿದೆ.: ಸುತಾರಾ 
ರೂಪಧಾರಿಣಿಯಾಗಿ . . ಪಟ್ಟಿರ್ದ ಬಹಂರೂಪಿಣಿಯೊಂಬ ಅಶನಿ 
ಘೋಷನ ಘೋಷಣವಿದೈೆಯುಮನದಂ ಸುತಾರೆಗೆತ್ತು  (ಕಾಂತಿಫು- 
೬೨೩೪ ವ); ಸಾಧಿಸಿ ಬಹುರೂಪಿಣಿಯಂ ಸಾಧಿಸಂವೆಂ ಪಗೆಯಂ 
(ಪಂರಾಮಾ- ೦೪-6೨), [ ಆ ಸಂ. ಬಹುರೂಪಿನೀ ] 


ಬಹುರೂಪೆ (ನಾ). ಅಗ್ನಿಯ ಏಳಂ ನಾಲಗೆಗಳಲ್ಲಿ ಒಂದು; 


“ಯಾಗಕರ್ಮದಲ್ಲಿ (ಸಾತ್ತ್ವಿಕ): ಹಿರಣ್ಮ, ಕನಕಾ. ರಕ್ತಾ. ಕೃಷ್ಣಾ 
ಸುಪ್ರಭಾ, ಬಹುರೂಪಾ. ಅತಿರಕ್ತಾ (ತಂತ್ರಸಾರ ಶಕದ್ರು. 
VIL, ೨೬೦-೨೬೧ ; ಅಭಿರ. ೧೩-೬೮)” (ಶ್ರೀವಕ್ಕ. ೦೬6) : “ಬಹು 
ರೂಪಮುತಿರಕ್ತವಂಸಿತರಕ್ಕಂ ಸದಂಶುಹಿರಣ್ಕಮಾ ಕನಕವರರ್ಚಿಯೆನಲಗ್ನಿ 
ಯಲ್ಲಿಹವೇಲುನಾಲಗೆಗಳಕ್ಕು” (ಮಂಗಳಾ, ೦9-೩). (ಸಂ. ಬಹುರೂಪ] 


26 |ಬಹುಲ. ಬಹುಳ (ಗು). ೧. ಅನೇಕ ; ಯಥೇಷ್ಟ : ಬಹುಲರೋಗಂ 


80 


85 


46 


46 


PSS ಎಟ ಯಾದವ... 


ಬಹುಲತೆ, ಬಹುಳತೆ (ನಾ). ೧. ವಿಪುಲವಾಗಿರುವಿಕೆ; ಅಧಿಕ. ; 


ಗಳಿಂ ನವವವಂ ಭೃತ್ಯರಂ ನೋಯಿಸುತ ಹಿಡಿದ ಚಲವಂ ಬಿಡದವಂ 
(ಕೀಕೈ ಪು. ೪-೨೨-೬೩೬) ; ಕವಚ ಶೀರ್ಷಕ ಠಣಾರವಂ, ಬಹಾಲನಾನಾರವಂ 
ಕೀಲಿಸಿತ: ಕಿವಿಗತಿಕಠೋರವಂ 1 (ಕತ್ರಾಂಗ. 6೨೨೨೨೩೬) - ೨. ಹೆಚ್ಚಾದ ಕ 
ಅಧಿಕವಾದ : ಬಹಃಲಕರುಣಾಸವಖದ್ರ ಹಲಗೆಯ ಗುರುವೆ (0ಕ್ಕೆ ಪು- 
೨-೦೦-೩). ೩. ದಟ್ಟವಾದ ; ನಿಬಿಡವಾದ ; ಸಾಂದ್ರ. ೪. ದಪ್ಪ 
ವಾದ ; ಸ್ಥೂಲವಾದ : (0). ೫. ಕರಿಯಂ ಬಣ್ಣದ ಕ 
ಕಪ್ಪಾದ. (ನಾ). ೬. ಚಾಂದ್ರಮಾನ ತಿಂಗಳಿನ ಎರಡನೆಯ 
ಅರ್ಧ ಭಾಗ; ಕೃಷ್ಣ ಪಕ್ಷ: ವಿತತಾಷಾಢದ ಬಹರಿ [ಶಾಕಾಂ-ಳ) 
ಪ್ರತಿಪದ್ಧಿನದಂದು ಕೀರ್ತಿ ನೆಗಬ್ತ್ತರೆ (ಆದಿಪು- ೪-೬೬). ೭. ದಪ್ಪ 
ಗಿರುವವನು ': ಗ"ವೀವರನೆನಲ್‌ ಸ್ಥೂಲನೆನೆ ಬಹುಲನೆನೆ (ಪೀನ 
ನೆನೆ) ದೊಡ್ಡಿತಪ್ಪವನೆನಿಕ್ಕ್ಕ೦'' (ಮಂಗಾ: ೬೬-೦೦). ಲೆ. [ಜ್ಯೋತಿ] 
ಇಪ್ಪತ್ತೇಳಂ ನಕ್ಷತ್ರರಾಶಿಗಳಲ್ಲಿ ಮೂರನೆಯಂದು; ಕೃತ್ತಿಕೆ. ಬಹುಳ: 
೧. ಅಗಟು" ವಾರ್ಧಿಯಂ ಕಿಬ್ಬಡಿಕುಂ ನಾನಾಮರಾಳೀಬಹುಳಕಳಕಳ 
ಧ್ವಾನಸಂತಾನದಿಂದ೦  (೩ಗಎ- ೨-೦೪). ಹ೬. ದಿವಸನಾಥಾದಿ ಗ್ರಹಶ್ರೇಣಿ 
ಸೌಮ್ಯಗಣಂ ಜೊನ್ನದೊಳನೃರುಂ ಬಹುಳದೊಳ್‌ ನಿರ್ವ್ಮಾಜದಿಂ ಬಲ್ಲಿದರ* 
(ಕಾತತಿ. ೨೨೦೦). ಲೆ. “ಕೃತ್ತಿಕೆ ಬಹುಳಮೆನಿಕು ” (ಮಂಗರಾ. ೦೨-೭). 


೯. ಆಧಿಕ್ಯ: ದಿಪುಲವಾಗಿರುವುದು : “ಪ್ರಭೂತಂ. . , ಬಹುಳಂ. 
ಬಹು... ಭೂರಿ-೧೨ ಅಧಿಕವಾದದ್ದರ ಹೆಸರುಗಳು” (ಸರ್ಕಾಂತಿ- 
೩೪೦) ; ಹೀಗೆ ಪಾಮರ ಬಹುಳವಾದ 'ಸಕಲಾವನೀತಳಜನವೇ' ಅರಿಕೇಸರಿ 
ಯನ್ನು ಕುರಿತು ಪ್ರಾರ್ಥಿಸಿಕೊಂಡಿತು (ನಾಠೋಜ. ೦೪೩). [ಸಂ.] 


ಐ 


ಬಹೂಲತೆ ತೆ 


ಹೆಚ್ಚಳ. ಬಹುಳತೆ: ೨. ವಿಶೇಷತೆ ; ಅತಿಶಯತೆ: ಮುತ್ತಿನ ಮಕುಟ 
ವಿಂದೆನಿಸಲಾರ್ತುದತಿಬಹುಳತೆಯಿಂ (6ಕಪಫು- ೪-೩6). ೩. [ವ್ಯಾಕ] ಎರಡು 
ರೀತಿಗಳಲ್ಲಿ ವಿಶೇಷವಾದ ಅರ್ಥವುಳ್ಳುದು : ಬಹುಳತೆ ಯತ್ವ ವತ್ವ 
ದೊಳ್‌ ಸಂಸ್ಕೃತಕ್ಕೆ ತಾನಿಲ್ಲೆಂದು೦. (ಕನುಠ. ೩8). (ಸಂ. ಬಹುಲತಾ] 

ಬಹುಲತ್ತ, ಬಹುಳತ್ವ (ನಾ). ೧. ಇಬಹುಲತೆ ೧. ಬಹುಳತ್ವ :| 6 
ವಿ. ಇ ಬಹುಲತೆ ೩ : ಸಂಸ್ಕೃತದೊಳ್‌ ಯತ್ವ ವತ್ವಂಗಳ್ಳಿ ಬಹುಳತ್ವ 
ಮಿಲ್ಲ, ನಿತ್ಯಂ (ಕಮದ. ೩೩ ವೃತ್ತಿ) - [ಸಂ.] 

ಬಹುಲವೆಳ್ಳಂಗ (ನಾ). ಒಬ್ಬಾ ತನ ಹೆಸರು: ಶ್ರೀಇಮ್ಮಡಿಪೆರ್ಮ್ಮಾಡಿ 
ಯಾಚಾರಿ ಬಹುಲವೆಳ್ಳೆಂಗನ ಶೀಘ್ರಲಿಖ್ಬಿತಂ 
C6408: 077). [?) ೩0 

ಬಹುಲಾಯಿ (ನಾ). [ಸಂಗೀತ] ಶಾರೀರಕ್ಕೆಂದು ವರ್ಣಿಸಲಾಗಂವ, 
ವಿಶಿಷ್ಟರೀತಿಯ ಪಲಂಕನ್ನು ಹೊಂದಿರಂವ ಠಾಯಂ (?) : ಗೀತಿ 
ಜತಿ ಜೋಕೆ ನಯಂ ಬಹುಲಾಯು ದೇಸೆ ಪೆಲ್ಲಣೆ ಕಳೆಯೆಂಬಿವಂ ಮೆಟಿ್‌ದು 

ಬಾಜಸಿದಂ ಮುರವೈರಿ ವಾಸಮಂ (೬ಗಂ. ೩-೩). [7 

ಬಹುಲಿಮ (ಗಂ). ಹೇರಳವಾದ ; ಸಮೃದ್ಧವಾದ : ಚಿತ್ತಕ್ಕೆ ಮಾಡಿ 
ತ್ಕೊಲವಂ ತಾರುಣ್ಮಮಾಸಾಧಿತಬಹುಲಿ[ಶಾಕಾಂ. ಹಳಿ]ಮಲಾವಣ್ಮಶೋಭಾ 
ವರೇಣ್ಯಂ (ಕಂದ್ರಫಿ. 9-೬). (ಸಂ. 

ಬಹುಲೆ, ಬಹುಳೆ (ನಾ). ೧. ಹಸಂ; ಗೋವು. ೨. ದೊಡ್ಡ ಏಲಕ್ಕಿ 
ಗಿಡ: “ಪೃಥ್ವೀಕಾ, ಚಂದ್ರಬಾಲಾ, ಐಲಾ, ನಿಷ್ಕುಟಿಃ, ಬಹುಲಾ- 
೫ ದೊಡ್ಡ ಯಾಲಕ್ಕೀ ಹೆಸರುಗಳು” (ಸಿರ್ದಾತಿ. 090). ೩. ನೀಲಿಗಿಡ. 
೪. ಆರು ತಾರೆಗಳುಳ್ಳ ಒಂದು ನಕ್ಷತ ಪುಂಜ; ಕೃತ್ತಿಕಾನಕ್ಷತ್ರ : 
“ಕ್ಷತ್ತಿಕಾ,, ಬಹುಲಾಃ -- ಈ ೨ ಕೃತ್ತಿಕೆ” (ಜರಾಯು. ೯-೩೦) ಬಹುಳೆ: 
೪. “ಬಹುಳಾಃ ಕೃತ್ತಿಕಾನಕ್ಷತ್ರ, ಗೋವುಗಳು” (ಸಿರ್ಕಾಂತಿ. ೪೦೯). 

ಸಂ. ಬಹುಲಾ] 

ಬಹುವಚ (ನಾ). ಅತಿಯಾಗಿ ಮಾತನಾಡುವವನು ; ವಾಚಾಳಿ: 
“ಬಹುವಚಂ ಗಟಿಹುವವನಕ್ಕು” (ಮಂಗರಾ- ೬೨-೨೦). [ಸಂ] 

ಬಹುವಚನ (ನಾ). ೧. ಒಂದಕ್ಕಿಂತ ಹೆಚ್ಚು ಸಂಖ್ಯ್ಮೆಯೂಳ್ಳುದು. 
೨. [ವ್ಮಾಕ] ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಸೂಚಿಸುವ ಪದ; 
ಏಕವಚನಕ್ಕೆ - ಆವನೇನ್‌, ಅಓಿಳೇನ್‌, ಅದೇನ್‌, ಬಹುವಚನಾರ್ಥಕ್ಕೆ _ 
ತತ್ಪರಿಜನಾಲಾಪಂಗಳೇನ್‌ (ಕನುದ.- ಓಳ ಪ್ರಯೋ); ಒಂದಕ್ಕಿಂತ ಹೆಚ್ಚು 


(ಎಕ. 111, ಪಂಶಿನ. 


15 


ವಸ್ತುಗಳನ್ನು ಹೇಳುವುದು ಬಹುವನ (ಕೈಠಡಿ- ೩೩). [0.3 
ಬಹುವಾರಕ (ನಾ). ಒಂದಂ ಬಗೆಯ ಸಸ್ಯ ; ಚಳ್ಳೆ : “ಶೇಲುಃ... 


ಬಹುವಾರಕಃ --೫ ಚಳ್ಳಿಮರ” (ಸಿದ್ಧಾಂತಿ. ೦೦೪), ಬಹುವಾರಕ ಗಾಯತ್ರಿಯ 
ವಿಹಿತಾರಿಷ್ಟುಮೃತಾಗ್ನಿ ಮುಖಿಗಳ್ಳೆ ಗುಂ (ಹವ್ಮೂರ. ೪-೭೦). [ಸಂ.] 

ಬಹುವಾರ್ಷಿಕ (ನಾ). ಅನೇಕ ವರ್ಷಗಳು ಇರುವಂತಹುದು : ಅಕ್ವಿಲೇ 
ಜಿಯ; ಆಕರ್ಷಣೀಯವಾದ ಹೂ ಬಿಡುವ ಅಲಂಕಾರರಸ್ಕ. . , ಇವು 
ಬಹುವಾರ್ಷಿಕಗಳಾದ್ಧರಿಂದ ಫಲವತ್ತಾದ ಮಣ್ಣು ಅಗತ್ಮ (ಕನಿಕೋ. 
7. 0೬೦)- [Xo.] 

ಬಹುವಿಕೆ (ನಾ). ಹೆಚ್ಚಳ; ಅತಿಶಯತೆ : ಬಿಂಕಂ ಲುಳಿವಡೆಯೆ ಲುಳಿ 
ನವಣಿವಡೆಯೆ ನವಣಿ ಬಹುವಿಕೆವಡೆಯೆ (ಕಠಂತ್ರು. ೨-೨೪ವ). 

[ಬಹು- - ಇಕೆ] 

ಬಹುವಿತ್ತ (ನಾ). ೧. ಅಧಿಕವಾದ ಸಂಪತ್ತ. ೨. ಧನಿಕ; ಶ್ರೀಮಂತ ; 
ಬಹುತನಯಂ ಬಹುವಿತ್ತಂ. . , ಮಹಿತನಯಂ ನೆಲಸಿರೆ ಮೃಗಗೃಹ 
ದೊಳ್‌ ತನ್ಮನುಜನೆನಿಸುಗುಂ (ಶಾತತಿ, ೦೭-೨)- [ಸಂ.] 

ಬಹುವ್ರೀಹಿ (ನಾ). ೧. ಹೆಚ್ಚು ಬತ್ತವನ್ನು ಹೊಂದಿರುವುದು. 
ಪಿ. [ವ್ಯಾಕ]ಸಮಾಸಗಳಲ್ಲಿ ಒಂದು; ಸಮಾಸದಲ್ಲಿ ಸೇರಿರುವ ಎರಡು 


40 


45 


೬೩೨೫ 


ಬಹೂಕ್ತಿ 


ಪದಗಳ ಅರ್ಥವೂ ಮುಖ್ಯವಾಗದೆ ಬೇರೊಂದು ವಸ್ತುವನ್ನು ಹೇಳು 
ವುದೇ ಸಮಾಸದ ಅರ್ಥವಾದಾಗ ಆಗುವ 7? ಮಾಸ :ದ್ವಿಪದಂ ಮೇಣ್‌ 
ಬಹುಪದಮನ್ಯಪದಾರ್ಥದೊಳೊಂದಿ ನಿಲೆ ಬಹುವ್ರೀಹಿ (ಊನಾ ವ. ೨೦೮); 
ಎರಡುಂ ಪದಂ ಮೇಣ್‌ ಪಲವುಂ ಪದಂ ಆನ್ಕಪದಾರ್ಥಮಂ ಬಯಂಸುತ್ತಿರೆ 
ಒಹುವ್ರೀಹಿಯಕ್ಕು೦ (ಕಠುದ. ೦೬೩ ವೃತ್ತಿ); ಆನ್ಯಪದವು ವಿಶೇಷ್ಠವಾಗಿ 
ಅನೇಕ ಪದಗಳಿಗೆ ಆಗುವ ಸಮಾಸವು ಬಹುವ್ರೀಹಿ (ಕೈರಿಡಿ. ೨೨). [ಸ0.) 

ಬಹುಶಃ (ಅ). ಬಹಳ ಮಾಡಿ; ಬಹುಮಟ್ಟಿಗೆ: ದ್ವಾರದ ಮೇಲಿರುವ 
ಶಾಸನಗಳಿಂದ ಬಹುಶಃ ಕ್ರಿ.ಶ. ೯೫೦ರಲ್ಲಿ ಕಟ್ಟೆರಬಹುದೆಂದು ಹೇಳಬಹುದು 
(ಹೊಯ್ತುವಾ.306); ಬಹುಶ; ದೇವದಾಸಿಯರ ವೃತ್ತಿಯು ಒಂದು ರೀತಿಯಲ್ಲಿ 
ತಲೆಯಿಂದ ತಲೆಗೆ ಹರಿದುಕೊಂಡು ಬರುತ್ತದೆ (ಕರ. ೦63). 

(ಸಂ. ಒಹುಶಸ್‌] 

ಬಹುಶಿಲ್ಲಿ (ನಾ). ಅನೇಕಕಲೆಗಳನ್ನು ಬಲ್ಲವನು : ಧಾರ್ಮಿಕಂ ತ್ಯಾಗಿ 

ವೀರ್ಯಸಮೇತಂ ಒಬಹುಶಿಲ್ಲಿ. . . ಧನುರ್ಗೇಹಜಂ೦ (೬938: ೧೭-೯). 
(ಸಂ. ಬಹುಶಿಲ್ಪಿನ] 

ಬಹುಶ್ರುತ (ನಾ). ೧. ಅನೇಕ ಶಾಸ್ತ್ರಗಳನ್ನು ಕೇಳಿ ಅರಿತವನು; 
ವಿದ್ವಾಂಸ ; ಪಂಡಿತ : ಅತಿಗಂಭೀರಮೃದೂಕ್ತಿ ವಕ್ತ್ರದೊಳೊಡಂ 
ಬಟ್ಟೊಪ್ಪೆ ಕೇಳ್ವಂ ಬಹುಶ್ರುತನಲ್ಬಶ್ರು ತನೆನ್ನದಾರ ಕಿವಿಗಂ ಮಣ್ಣಿಂಪಿ 
ನೊಳ್‌ ಕೂಡೆ ಪೇಟಲ್‌ (ಶಾಂಶಿಪ್ರ. ೦-6); ಪರಿಮೃತನಾವನೆ ವಿಶ್ರುತ 
ಬಹೊಶ್ರು ತೋದಾತ್ತಯಶಂ (ಸುಕುಮಾ. ೨-೦೨). ೨. ವೇದಗಳನ್ನು 
ಚೆನ್ನಾಗಿ ಬಲ್ಲವನು; ವೇದಪಾರಂಗತ.  (ಸಂ.] 

ಬಹುಸುತ (ನಾ). ಅನೇಕ ಮಕ್ಕಳುಳ್ಳವನು: ಬಹುಸುತನುಪಚಿತತನು 
ಸಂಗ್ರಹಶೀಲಂ ಮಜ್ಜೆಸಂರನಕ್ಕು೦ (ಲೋಕೋಪ. ೧೦-೩೭): (ಸಂ. 

ಬಹುಸೂತಿ (ನಾ). ೧. ಹಲವು ಮಕ್ಕಳನ್ನೂ ಹಡೆದ ಹೆಂಗಸಂ. ೨. 


ಹಲವು ಬಾರಿ ಕರಂ ಹಾಕಿದ ಹಸು: "ಬಒಹುಸೂತಿ,;, ಪರೇಷ್ಟುಕಾ--೨ 


ಅನೇಕ ಹೆರಿಗೆಗಳನ್ನು ಈದ ಆಕಳು” (ಸಿರ್ಯಾಂತಿ- ೨೮೫): [ಸಂ.] 
ಬಹುಳ "ಬಹುಲ' ನೋ. 
ಬಹುಳಗ್ರಹಣ (ನಾ). ವಿಸ್ತಾರವಾದ ಅರ್ಥವನ್ನು ತಿಳಿದು 


ಕೊಳ್ಳುವುದು : ಆದಮೆಂಬ ಬಹುಳಗ್ರಹಣದಿಂದಾಕಾರಾಂತಮಲ್ಲದ 
ಕಾರಾಂತಮುಂ ಹ್ರಸ್ವಮಪ್ಪೇತ್ವಮಂ ಪಡೆದೊಡಂ ಲಿಂಗಮಕ್ಕುಂ (ಕಮರ: 
೩೮ ವೃತ್ತಿ). (ಸಂ. ಬಹುಲಗ್ರಹಣ] 

ಬಹುಳತೆ 'ಬಹುಲತೆ' ಹೋ. 

ಬಹಂಳತ್ವ “ಬಹುಲತ್ವ' ನೋ. 

ಬಹುಳಪಕ್ಷ (ನಾ). ಕೃಷ್ಣಪಕ್ಷ: ಸೌವ್ಮವತ್ನರದ ಶ್ರಾವಣಬಹುಪಕ್ಷದಶಮಿಾ 
ಜೀವವಾರದೊಳಾದಿವೃಷಭೇಂದ್ರಾವತಾರದ.  ಬಸವಚರಿತೆ ಸಮಾಪ್ತ 
ವಾಯುತ್ತು (ಬಸಪು: ೬೦-೯೨). [ಸಂ. ಬಹುಲಪ 

ಬಹುಳವೃತ್ತಿ (ನಾ). ಇ ಬಹುಲತೆ ೩ : ಎದಿತಸ್ವರದಿನನಾದೇಶದ ಸಹಜ 
ವ್ಯಂಜನಂಗಳಿಂ ಪರದ ಪವರ್ಗದ ನೆಲೆಗಕ್ಕುಂ .ವತ್ವಂ ಪದವಿಧಿಯೊಳ್‌ 
ಬಹುಳೆವೃತ್ತಿಯಿಂ ವಾಕ್ಯ್ಕದೊಳ೦ (ಕಮದ: ೬೬೭). [ಸಂ. ಬಹುಲವೃತ್ತಿ] 

ಬಹುಳಸ್ಥಿತಿ (ನಾ). ಬಹುಲತೆ ೩: ಇರೆ ವರ್ಗಪ್ರಥಮಂಗಳ್‌ 
ಪರದೊಳ್‌  ಚಟವರ್ಗಮುಬ್‌ಯೆ ತಮ್ಮ  ತೃತೀಯಾಕ್ಷರಮಕ್ಕುಂ 
ಪದವಿಧಿಯೊಳೀ ಪರಿಹರಿಸಲ್ಪಾರದಲ್ಲಿ ಬಹುಳೆಸ್ಮಿ ತಿಯಂ (ಕಮರ. ೬೩). 

[ಸಂ. ಬಹಸ್ಥಿ ತಿ] 

ಬಹುಳೆ “ಬಹುಲೆ' ನೋ. 

ಬಹೂಕ್ತಿ (ವಾ). ಇ ಬಹುವಚನ ೨: ಸೊಗಯಿಪುವುಗೆಕೆಗಳನ್ಕೋಕ್ತಿಗೆ 
ವಿಧ್ಯರ್ಥಕ್ಕೆ ಮಧ್ಯವೋತ್ತಮಪುರುಷಪ್ರಗತಬಹೂಕ್ತಿಯೊಳಿಮುಮೆಂದೊಗೆ 
ತರ್ಕುಂ ಯುುಗಪದುಕ್ತಿಯೊಳ್‌ ಕ್ರಮದಿಂದಂ (ಕುರ: ೨೨೪). [ಸಂ.] 


ಬಹೂದಕ 


ಬಹೂದಕ (ನಾ). ಹಂಸ, ಪರಮಹಂಸ. ಕುಟೀಚಕ ಮತ್ತು ಬಹೂದಕ 
ಎಂಬ ಸಂನ್ಯಾಸಿಗಳ ನಾಲ್ಕು ಗುಂಪುಗಳಲ್ಲಿ ಒಂದು ಗುಂಪಿಗೆ ಸೇರಿ 
ದವನಂ:; ತೀರ್ಥಯಾತ್ರಾಕ್ಷೇತ್ರಗಳಿಗೆ ಪ್ರವಾಸ ಮಾಡುವ ಸಂನ್ಕಾಸಿ; 
ಪರಿವ್ರಾಜಕ: ಈಶ್ವರಧ್ಯಾನತತ್ವರನಾಗಿ ಏಕಾನ್ನವನೊಬ್ಬದೆ ಬಂಧುಪುತ್ರಾದಿ 
ಗೃಹಮಂ ಪುಗದೆ ಬೇಣ್‌ ಏಳುಮನೆಯಲ್ಲಿಯ 
ಭವಿಸುತ್ತೆ ಸಹಜಮಯನಾಗಿರ್ಪಾತನೇ ಬಹೂದಕನಪ್ಪರ (ಏರೀಕ. ೦೨೭). 
[ಸಂ.] 
ಬಹೂಪಮಾನ (ನಾ). [ಕಾವ್ಯಮಾ] ಒಂದಕ್ಕಿಂತ ಹೆಚ್ಚು ಉಪಮಾನೆ 
ಗಳನ್ನು , ಕೊಡುವ ಒಂದು ಅಲಂಕಾರ: ಮಲಯರುಹ ಶಿಶಿರಕರ 
ಶೀತಲಿಕಾಕರಕೇಂದುಕಾಂತಜಲಶೀಶಳವಿಸ। ಾ ಲಲನಾಲಿಂಗನಸುಖಕರವಿಲಾಸ 


ಮೆಂಬುದು ಬಹೂಪಮಾನವಿಕಲ್ಪಂ (40ರಾ. ೩.60). [೫೦.] 
ಬಹೂಪಮೆ (ನಂ). ಇ ಬಹೂಪಮಾನ: ಬಹೂಪಮೆಗೆ--ಶರದಂಬುದಮಂ 
ಗಂಗಾತರಂಗಮಂ ಸಿಂಧುವಾರಕುಸುಮಶ್ರೀಯಂ ಹರಹಾಸವಿಳಾಸ 


ಮನನುಕರಿಸುವುದತಿವಿಶದಕೀರ್ತಿ ತೋಳ್ಳ್ಗೊಪ್ಪುವನಾ (ಉಖ್ಯಾನ. ೬೬೩). 
(ಸಂ. ಬಹೂಪಮಾ] 
ಬಹ್ವಾರಂಭಪರಿಗ್ರಹ (ನಾ). [ಜೈನ] ಪಂಚವಂಹಾಪಾತಕಗಳಲ್ಲಿ ಒಂದು; 
ಬಹಳ ಪ್ರಯತ್ನದಿಂದ ಧನವನ್ನು ಸಂಗ್ರಹಿಸುವುದು : ಬಹ್ವಾರಂಭ 
ಪರಿಗ್ರಹವಿಹ್ವಲನಿಂದ್ರಿಯಸುಖಾರ್ಥಿ ಸಂಸಾರಗುಹಾಗಹ್ವರದೊಳಗಿರುಳಿನ 
ಚಳ)ು;ಹ್ವದವೊಲ್‌ ಮಜುಗದೇಂ ಸುಖಂಬಡೆದಪನೇ (೪೦ಫ. ೩-೬9). 
[ಸಂ.] 
ಬಹ್ವಾರಂಭಪೂರಿಗ್ರಹ (ನಾ). ಇ ಬಹ್ವಾರಂಭಪರಿಗ್ರಹ : ಆ ಜೀವ 
ಘಾತಾನೃತವಚನ ಪರಾರ್ಥಾ ಪಹಾರಾನ್ಯನಾರೀಗಮಬಹ್ವಾರಂಭಪಾರಿಗ್ರಹ 
ಮೆನಿಸುವವಯ್ದ್ಹುಂ ಮಹಾಪಾತಕಂಗಳ್ಲಿ ಮನಂದಂದೊಂಗೆ ಸಂಸ್ಕೃತ್ಕುದಧಿ 


ತಟಮದಾಸನ್ನಂ (ಸುಳುಮಾ. ೩-೪4): [ಸಂ.] 
ಬಹ್ವಾಶಿ (ನಾ). ೧. ಅತಿಯಾಗಿ ತಿನ್ನುವವನು; ಹೊಟ್ಟೆಬಾಕ; (೪.) 
೨. ಅಶಿಯಾಗಿ ತಿನ್ನುವಂತಹುದು: ಬಹ್ವಾಶಿಯಪ್ಪ ತುರಗಂ 


ವಿಹ್ವಲನಾಗಿರ್ದು ಮೇಯದಿರ್ದೊಡಂ ಮರಣಭಯಂ (8ಕ್ಕತಾ. 


೬-೪೨). [ಸೆಂ. ಬಹ್ಮಾಶಿನ*] 

ಬಳೆ, 'ಬಳ್ಳ' ನೋ. 

ಬಳ್ಳ "ಬಲ, ನೋ. 

ಬಳ್ಳ (ನಾ). ಒಂದು ಬಗೆಯ ಕೊಡುಗೆಯ ಭೂಮಿ (?): 
ಬಮ್ಮಗಾವುಣ್ಣನ ಬಳದಿಂ ಬಡಗ (೩924: ೩1-1, ೦೧೪-8೦; 948); 
ಮೂನೂಲಿಯ್ಯತ್ತು ಮತ್ತರ್ಕಿಸುಕಾಡುವುನ್ಹು ಬಳಕ್ಕೆ ಸಾಯಿರದ 
ನೂಟಿಮತ್ತೆರಾಗಿ (8993. 1೫-1, ಟ-ಂ6; 992); ಅದಟ ಹತ್ತಸಿನ ತನ್ನ 
ಬಳದೊಳಗೆ ಬರ್ವ್ವಯ್ಮಂ ವದ್ಯಾದಾನಕ್ಕೆ ಕೊಟ್ಟ ಮತ್ತರ್ಪ್ಪನ್ನೆರಡು 
(3% ಇ. 18-1, ೦೦೪-೦೯; 1046); ಗುರುಗಳ ಮನೆಯ ಸ್ತಳ ಬಿಯಾಳ 
ಕೇತಿಸೆಟ್ಟಿಯ ಬಳದಲು ಮನೆ ಎಡು ಮುದ್ದಯ್ಯನ ಬಳ್ಳದಲು ಮನೆ 
(ಎಳ. 1, ಕೊಳರೈೆ. 8೬.೬6; 1220). [?) 

ಬಳಯದ್ಧಿ 'ಬಲಯದ್ಧಿ' ನೋ. 

ಬಳಂಜ “ಬಣಜ' ನೋ. 

ಬಳಂಜಿಗ “ಬಣಜಿಗ' ನೋ. 

ಬಳಂಜು 'ಬಣಜು' ನೋ. 

ಬಳಂಜಿ “ಬಣಂಬೆ' ನೋ. 

ಬಳಕೆ `ಬಟಿಕೆ' ನೋ. 

ಬಳಕೆಗಾರ 'ಬಳಕೆಗಾಜ' ನೋ. 

'ಬಳಕೆಗಾಅ. ಬಳಕೆಗಾರ (ನಾ). ೧. ಹೆಚ್ಚು ವ್ಯವಹಾರದಲ್ಲಿರಂವವನು; 


೬೩೨೬ 


ಭಿಕ್ಷೂನ್ನಮಂ ತಂದನು] 8 


ತಾ 


ಬಳಗ 


ನಾಡಾಡಿ; ಸಾಮಾನ್ಯಮನಂಷ್ಮ : ಆ ಕ್ಷತ್ರಿಯಕುಲರತ್ನಗಾಹಾರವುಂಟು 
ಮಲವಿಲ್ಲ ಮೂತ್ರವಿಲ್ಲೆಂದರೀ ಲೋಕದ ಬಳಕೆಗಾಅರ ಪೇಳ್ವ ತೆಜಿನೆ (ಕರತ. 
೧-3೩); ಅವನ ನೆಲಿ ಮೋಕ್ಷಗಾಮಿಗೆ ಗಮ್ಮವಲ್ಲದೆ ನಾಡ ಬಳಕೆಗಾಅರಿಗೆ 
ಗೋಚರವೆ (ಕರತ, ೨0-0೬3), ಬಳಕೆಗಾರ : ೨. ಪದಾರ್ಥಗಳನ್ನು 
ಕೊಂಡುಕೊಳ್ಳುವವನ್ನು; ಗ್ರಾಹಕ : ಬಳಕೆಗಾರರ ಅನುಕೂಲಕ್ಕಾಗಿ 
ರಜಾದಿನಗಳೆಲ್ಲೂ ಆ ಅಂಗಡಿಯನ್ನು ತೆರೆದಿರುತ್ತಾರೆ (ಕೂ). 
[ಬಳಕೆ (ಆ ಬಟಕೆ) + ಕಾಲ] 

ಬಳಕೆಮಾತು 'ಬಳಕೆವಾತಂ' ನೋ. 

ಬಳಕೆವಾತು, ಬಳಕೆಮಾತು (ನಾ). ೧. ಆಡುಮಾತು ; ರೂಢಿಯ 
ಮಾತಂ; ಆಂಡಯ್ಕನೆ ಭಾಷೆ ಕನ್ನಡಜಿಲ್ಲೆಗಳ ಬಳಕೆವಾತಿಗೆ ಸಂಬಂಧೆ- 
ಪಟ್ಟುದು (ತನಂ. ೦೪), ಈ ರೀತಿ ಬಳಕೆವಾತಿನಲ್ಲಿ ತಿಳಿವಿನ 
ತುತ್ತತುದಿಯನ್ನು ಮುಟ್ಟಿದ. ಈ ವಚನಕಾರೆರ ವಾಗ್ದಿಲುಸ ಕನ್ನಡಕ್ಕೆ 
ವಿಶಿಷ್ಟವಾದ ಕಾಣಿಕೆಯೇ ಸರಿ (ಸುರರ: ೧೦೩). ವಿ. ಪರಿಚಯದ 


ಮಾತು.-ನಂಡಿ ; ಸಲುಗೆಯ ಮಾತು ; ನಂಟಿನ ಬಳಕೆವಾತಿನ 
[ಕಾಕಾಂ- ನಂಜಿನ ಬಳಗವೀತನ]ಬಂಧುಕೃತ್ಯದ ಬಳವಿಗೆಯೊಳೀ ನಿನ್ನ 


ಮಗನನು ಬೇಡಿಕೊಳಲೇಕೆ (ಕುರ್ಮಾಉ- ಓಂ3. 00-0೬). ಬಳಕೆಮಾತು : 
೧. ಬಳಕೆಮಾತಿನಲ್ಲಿರುವ ಎಷ್ಟೋ ಶಬ್ದಗಳು ನಿಘಂಟಿನಲ್ಲಿ ಸೇರಿಸಲಾಗದೆ 
ಕಾಲಕ್ರಮೇಣ ಅವುಗಳು ಮರೆಯಾಗಿ ಬಿಡುತ್ತವೆ (ರೂಂ). 
[ಬಳಕೆ (.೭ ಬಲಕೆ) * ಮಾತ್ಸು] 

ಬಳಕೆವೆರು (ಕ್ರಿ). ರೂಢಿಯಾಗು ; ಅಭ್ಯಾಸವಾಗು : ನೋಡೆ ರಹಸ್ಯ 
ದೊಳ್‌ ಬಳಕೆವೆತ್ತೀ ಚಿತ್ತದಭ್ಯಾಸದಿಂ ದಹನಾಕ್ರಾಂತಮೆನಿಪ್ಪ ಮಂದಿರದ 
ವೋಲ್‌ ಕಣಣ್ಟೆಂ. ಜನಾಕೀರ್ಣಮಂ (ಕುಂತ. ೬೪-೦6೦). 

[ ಬಳಕೆ (ಎಬಟಕೆ) * ಪೆರ್ಮು (ಎಪೆಅು,) ] 

ಬಳಗ, ಬಣಗ, (ನಾ). ೧. ಗುಂಪು: ಸಮೂಹ; “ ಬಂಬಲ್‌. . 
ಬಳಗು . , . ಗೊಂದಣಿ (ಉಂದಲ`) ಈ ೧೪ ಸಮೂಹಂ (ಕರಸಾ- 
೫೬-೨೨೨); ಆಟಿಿದಲ್ಲಿದ ಕರಿ ಘಟೆಗಳ ಬಳಗದಿನುಚ್ಚಳಿಸಿ ಮೊರೆವ ನೆತ್ತರ 
ತೆರೆಗಳ" (ಕಂಠಳಾ. ೧೧-೩೬); ಕರುಳನಣಲೊಳಗಡಸಿ 'ನಲಿದುದು ಮರುಳ 
ಬಳಗ (ಕುಠ್ಕಾಲೀ- 8-43). ೨. ರುಶಿ; ಒಟ್ಟಿಲಂ : ಎಳದಳಿರ ಬಳಗ 
ದೊಳ್‌ ಪೊರಳ್ಳು ಪೊರಳ್ಲು (೧06. ೩-00 5). ೩. ಒಂದಂ ಮನೆ 
ಅಥವಾ ಒಂದು. ವಂಶಕ್ಕೆ ಸೇರಿದವರು ; ನೆಂಟರಿಷ್ಟರಂ; ಪರಿಜನ ; 
ದೇವದೇವ ಅನಾಥನಾಥ ಅನಿಮಿತ್ತಬಂಧುವೆ ತಾಯ್ತಂದೆ ಬಂಧು ಬಳಗವೆ 
(ಬಸರ. ೨-೫೪); ಜ್ವಳನಕೊಂಡವನಿಕ್ಕಿಕೊಂಡೀ ಒಳಗವೆಲ್ಲಂ ಒಂದು ಪೇರುರಿ 
ಯೊಳಗೆ ಬೀಳುವೆವು (ಬಸಫು. 86-96) ; ಕಾಗೆಯಗುಳನು ಕಂಡು 
ಕೂಗುವದು ಬಳಗವನು (465. ೬೬೬೬); ಮದುವೆಗೆಂದು ಪರಊರಿನ 
ನಮ್ಮ ಸವಾಪದ ಬಳಗದವರೆಲ್ಲ ಬರಹತ್ತಿದರು (ಆರೊ. 90), ೪. 
ದಟ್ಟಣೆ; ಸಾಂದ್ರತೆ : ಕಾದಲರ ಪುರುಡಿನೆಸಕದೊಡನೆ ಇರುಳ ಬಳಗಂ 
ಬಡಬಡಾಗೆಯುಂ (ಕಂಪ್ರಶು- ೬-೬೨ ನ). ಬಣಗ್ಗ: ೧. ಮಿಗೆ ಮನೋಹರ 
ಮಾದ ಬೆಳ್ಳಕ್ಕಿಗಳ್‌ ಬಣಗಮೋಯೆನಲು ತೋರಿತ್ತಗಣಿತಾಮಲತಾರಕಾ 
ಸಂದೋಹವಂಬರದಿ (ಕೃಳ೫ರ೯- ೪-೫೩) - [ದೇ.8 ತಮಿ. ವಲಜ್ಯ ದೊಡ್ಡ 

ಕುಟುಂಬ ; ತುಳು. ಬಳಗ; ತೆಲು. ಬಲಗ) 

ಬಳಗ್ಯ (ನಾ): ನೊಗದಿಂದ ಎತ್ತು ನುಣಚಿಕೊಳ್ಳುವಿಕೆ; ತಪ್ಪಿಸಿ 

ಕೊಳ್ಳುವಿಕೆ: " ಬಳಗಮಿಕ್ಕು ' ಪರಾ. 
ಬಳಗ ಹಾಕು-ನೊಗದಿಂದ ಎತ್ತ ತಪ್ಪುಸಿಕೊಳ್ಳು ಎತ್ತು 
ಬಳಗ ಹಾಕಿ ನಿಂತು ಬಿಟ್ಟಿತು (ಕೂರ). ಬಳಗಾ ತೆಗೆ ಬಳಗ ಹಾಕಂ: 
“ಹೆಗಲು ಕೊಡದಿರು " (ಕಾನಳಕೋ.- ೨೧). 
[ ದೇ.॥ ತಮಿ. ವಟುಕ್ಕು ) 


ಬಳಗಜವಳಿ 


ಬಳಗಜವಳಿ (ನಾ). ನಂಟರಿಷ್ಟರಿಗೆ ಕೊಡುವ ಬಟ್ಟೆಯ ಉಡುಗೊರೆ: 
ಬಳಗಜವಳಿಗೆಂದು ಬಂದ ಚೀನದುಕೂಲದ ಹಾುರಾವಳಿಯ ಪಲವು ದಿಂಡು 
ಗಳುಮಂ (ರರ್ಮಾಮೃ. ೩-೨೩೨). [ಬಳಗ 1 ಜವಳಿ,] 

ಬಳಗದೊತ್ತು (ನಾ). [ವೀಶೈ] ಶರಣಸಮೂಹಕ್ಕೆ ದಾಸನಾದವನು: 
ಬಳಿದೊತ್ತು ಬಳಗದೊತ್ತು ವಂಶದೊತ್ತು ನಾನೆಯ್ಮಾ (0ಸವ: ೩3೬) - 

[ಬಳಗ್ಗ ತೊತ್ತು (ಎ ತೊಟ್ಟು)] 

ಬಳಗಧಾರೆ (ನಾ). ಒಂದು ಬಗೆಯ ವಿವಾಹವಿಧಿ ; ಮದುವೆಯಲ್ಲಿ 
ಕನ್ಯಾದಾನ ಮಾಡಂವಾಗ ನಂಟರಿಷ್ಟರೆಲ್ಲ ಸೇರಿ ಎರೆಯಂವ ನೀರಿನ 
ಧಾರೆ ; ಒಕ್ಕಲಿಗರಲ್ಲಿ ಬಳಗಧಾರೆಯ ಪದ್ಧತಿಯುಂಟು (ರೂಢಿ). 

[ಬಳಗ್ಮ --ಧಾರೆ] 

ಬಳಗಮಿಕ್ಕು. ಬಳಗವಿಕ್ಕು (ಕ್ರಿ). ನೊಗದಿಂದ ಎತ್ತು ತಪ್ಪಿಸಿ 
ಕೊಳ್ಳು : ಆ ಧೂರ್ತನೆಟಿನಂದಮನೆ ಮಾಡಿ ಮರ್ಯಾದೆಯೊಳೊರ್ಮೆೇ 
ಯೊಡಂಬಟ್ಟುಂ  ಒಮ್ಮೆಯೊಡಂಬಡದೆಯುಂ ಬಳಗಮಿಕ್ಕಿ ಕಾಡಿದೊಡೆ 
(ಕಂಶತಂ, 8೩-೦೨) - ಬಳೆಗವಿಕ್ಕು ; ನಡವೆಟ್ಟುಗಳ" ಬಳಗವಿಕ್ಕಿರೆ ಕಳ್ಳರ 
ನಕ್ಕುವುಚ್ಚಿಗಂ (ಅಟ್ಸಿವು.€-೩೦)- [ಬಳಗ್ಯ 4 ಇಕ್ಕು) 

ಬಳೆಗವಿಕ್ಕು " ಬಳಗವಿಂಕ್ಕು ' ನೋ. 

ಬಳಗಾರ " ಬಳೆಗಾಟಿ ' ನೋ. 

ಬಳಗಾಜಿ " ಬಳೆಗಾಅ ' ನೋ. 

ಬಳಗಾಅಗಣ (ನಾ). [ಜೈನ]ಶ್ರವಣರ ಪಂಗಡಗಳಲ್ಲಿ ಒಂದಂ : 
ಬಳಗಾಅಗಾದ  ಮೇಷನನ್ನಿಭಟ್ಟಾರಕರ ಶಿಷ್ಕರಪ್ಪ ಕೇಶವನನ್ಹಿ 
ಅಷ್ಟೋಪವಾಸಿ ಭಳಾರರ ಬಸದಿಗೆ , . . ಕೊಟ್ಟ ಗಟ್ತಿ ಮತ್ತರಯ್ದು 
(ಇ೮- Iv, 060-0೩; 2048). [ಬಳೆಗಾಅ (ಎ ಬಳೆಗಾಜಿ) +ಗಣ)] 

ಬಳಚು "ಬಟ್ಟು' ನೋ. 

ಬಳಜ "ಬಲಜ? ನೋ. 

ಬಳತ "ಪಣತ' ನೋ. 

ಬಳದಡಿ (ನಂ). ಒಂದಂ ಬಗೆಯ ಆಯಂಧ; ದೊಡ್ಡ ಬಡಿಗೆ : 
ಹೇಜುವ ಬಿಜುಗಲ್ಲು ಬಳದಡಿ ವರಶಕ್ತಿ ಪಾಣುಂಬಳೆ ಶೂಲದಿಂದೆ 
ಏಲುಗಾಣಿಸಿ , ಗಾಟುಮಾಡಿದರು ರಕ್ಕಸರಂ (ನೋಹಶ. ೩೪೨೨೭); 
ಬಿಲ್ಲಂಬು ಬಾಕು ಬಳದಡಿ ಕೊಡಲಿ ಮರಗತ್ತಿ (ಗುಕುಶಾ- ೩-೩೦). 

[ಬಳ್ಳೆ (ಬಲ) --ದಡ್ಮಿ) 

ಬಳದೇವ " ಬಲದೇವ ' ನೋ. 

ಬಳಪ, ಬಳಹ (ನಾ). ೧. ವಿಗ್ರಹ ಪಾತ್ರೆ ಮುಂತಾದುವುಗಳನ್ನು 
ಮಾಡಲು ಬಳಸುವ ಒಂದಂ ಬಗೆಯ ಮೃದುವಾದ ಬಿಳಿ ಕಲ್ಲು: 
“ ಬಳಪಮದು ಶುಭ್ರೋಪಲಂ ” (ನುಂಗಕಾ. ೦೦೬-೦3) ; ತಂಬುಲದ 
ಸೊರ್ಕೆ ದೊರೆಕೊಳೆ ತಿಂಬುದು ಬಳಪನುಂ (ರೋಕೋಠ- ೦೦-೪೪) ; 
ಬೆಳ್ನವರ್‌ ತುಣುಗಿ ನಿರಂತರಂ ಬಳಪಮಂ ತೊಡೆದಂತಿರೆ (ಸೂಕ್ತಿ ಸು. 
೩೩೭ - ವಿ. ಕಪ್ಪುಹಲಗೆಯ ಮೇಲೆ ಬರೆಯಲು ಮೃದುವಾದ 
ಬಿಳಿಯ ಕಲ್ಲಿನಿಂದ ತಯಾರಿಸುವ ಲೇಖನಸಾಧನ : ಪಡೆದ ಧನಕ್ಕೆ 
ಲೆಕ್ಕಮಿಡಲಿಂದ್ರನಗಂ ಬಳಪಂ ಧರಾತಳಂ ಕಡಿತಮಹೀಶ್ವರಂ ತಗುಳೆ 
ಬಾಚಿಸುವೊ೦ (ಶಾಂತಿಫ್ರಿ- ೯-೦೪೭) ; ನಿರ್ಮಳಫಳಕಂ ನೇರಿರ್ದೊಡಂತದಂ 
ತೆಗೆದದಜಿಕೊಳ್‌ ಬಳಪದಿನಾಗಳ್‌ ಬರೆದೆಂ ಲಳನೆಯ ರೂಪಾತಿಶಯಮಂ 
(ರಕಕು. 6-೩00); ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ (ಕುನ್ಮಾಆ- ೦-೦೩). 
ಬಳಹ : ೧. “ಶ್ವೇತಧಾತುಃ_ _ಬಳಹ” (ಓತ೦ಿ- ೦೩೦) ; ಕಾಕಿಣೀ 
ಹಿರಣ್ಮಯೋರ್ವಾ = ಬಳಹಮುಂ ಪೊನ್ನುಮೆಂಬವಜಿ ಮುಟ್ಟುಹಂ 
ಸೂರಂಳ್‌ (ೀತಿವಾ- ೨೭-೩೨). ೨. ಸ್ಮರತಾಪದಿಂ ಬೆದಜ್‌ . . . ಧಾತ್ರಿ 
ಯೊಳ್ಳಳಹದಿಂ ಬರೆದಂ ಸತಿರೂಪನೊಪ್ಪು ವಂತಿರೆ (ರರ್ಮಶ.- ೬-೨೨) - 


೬೩೨೭ 


ಬಳಮರ್ದು 


ಬಳಪದ ಕಲ್ಲು ಬರೆಯಂವ ಸಾಧನ, ಒಡವೆ, ವರರಿಗೆ 
ಮುಂತಾದಂವುಗಳನ್ನು ಮಾಡಲು ಉಪಯೋಗಿಸುವ ಮೃದುವಾದ 
ಬಿಳಿಕಲ್ಲು : ನೀಲಗಿರಿಯಿಂದ ತರಿಸಿದ ಹಸರುಕಲ್ಲು, ಅಮೃತಶಿಲೆ. ಬಳಸದ 
ಕಲ್ಲು ... ಬ್ರೆಕ್ಕಿಯ ಇತ್ಯಾದಿ ಶಿಲೆಗಳಿಂದ ಆಭರಣಗಳನ್ನು ತಯಾರಿಸು 
ತ್ತಿದ್ದರು (ಠಾರರ" 09) ; ಈ ಬಳಪದ ಕಲ್ಲಿನ ಮುಚ್ಚಳದ ಮೇಲಿನ . 
ಲಿಪಿಯಿಂದ ಹೊರಡುವ ಅರ್ಥದ ವಿಚಾರದಲ್ಲೂ ವಿದ್ವಾಂಸರಲ್ಲಿ 
ಭಿನ್ನಾಭಿಪ್ರಾಯವಿದೆ (ಉ್ಹಾಪಿಂ, ೫೦). ಬಳಪದೋಲೆ, ಬಳಹದ ಓಲೆ. ಬಳಹ 
ದೋಶೆ ಎ ಬಳಪದ ಕಲ್ಲಿನಿಂದ ಮಾಡಿದ ಕರ್ಣಾಭರಣ : ಜಾದಿಯಂ 
ಮುಡಿದು ಮುತ್ತಂ ತೊಟ್ಟು ಬೆಳ್ಮಡಿಯನುಟ್ಟು ಬಳಪದೋಲೆಯನಿಟ್ಟೂ 
ಕೈಗೈಯೆ (ರೀರಾವ, ೭-೫೩ ವ); ಬೆತ್ತದ ಕಂಕಣಂ ಬಳಪದೋಲೆ 
ಕುರುಳ್ಗಳವಟ್ಕ ಹ ಕಾಡ ಹೂ. . .ಮನಂಗೊಳೆ ಪುಳಿಂದಿಯರೊಪ್ಪುವರಾ 
ಮಹಾದ್ರಿಯೊಳ್‌ (ರಕಕು. ೪-೨೬) : ಹಳದಿಯ ಸೀರೆಯನುಟ್ಟು ಬಳಹದ 
ಓಲೆ ಕಿವಿಯಲ್ಲಿ ಇಕ್ಕಿ (ಸರ್ವತ. 6೭-೪69); ಕಿವಿಯಲಿಕ್ಕಿದ ಬಳಹದೋಲೆ 
ಹಳದಿಯ ಉಡುಗೆ (೭ಸರೆ- ೯೨೧೦೦). 
[ದೇ.॥ ತಮಿ. ಪಲಪ್ತ್ಪಮ್‌, ವಲಪ್ಪಮ್‌ ೧ 
ತುಳು. ಬಳೆಪ್ರ, ಬಲವು; ತೆಲು. ಬಲಪ, ಬಲ್ಲ] 
ಬಳಪಂಗೊಳ್‌ (ಕ್ರಿ). ಲೇಖನದ ಸಾಧನವನ್ನು ಹಿಡಿದು ಕಾವ್ಯ 


ಮಲ. ವಲಪ್ತಮ್‌ ; 


'ವಂಂತಾದುವನ್ನು ರಚಿಸು: ಸವಣಂ ಬಳಪಂಗೊಳೆ ಗಾಂಡಿವಿ 
ಬಿಲ್ಲೊಳೆ . . . ಕೌರವಾರಿ ಗದೆಗೊಳೆ ಪೊಣರ್ಕೆಗಾವಂ ನಿಲ್ವ೦ (ಕಠುರ- 


0೬೭ ಶ್ರಯೋ)- 
ಬಳಪಂದೊಡೆ (ಕ್ರಿ). 
ಲೇಪಿಸು : 


(ಬಳಪ + ಕೊಳ್‌] 

ಬಳಪದ ಕಲ್ಲಿನಿಂದ ಬಿಳಿಯ ಬಣ್ಣವನ್ನು 

ಕತ್ತರಿಸಿದ ಗಡ್ಡವಿಟ್ಟ ತಿಲಕಂ ಬಳಪಂದೊಡೆದೋಲೆ 
ದೇಸೆಯಂತಿರೆ ಸುಲಿಪಲ್‌ ತಳತ್ತಳಿಸಿ ತಂಬುಲಮಂ ಪೊಳಕುತ್ತೆ 
(ಅರ್ಥಕೇ. 3-೩೦). [ಬಳಪ -- ತೊಡೆ] 

ಬಳಬಳ, (ನಾ). (ದ್ರವಪದಾರ್ಥವು ಮೇಲಿನಿಂದ ಕೆಳಕ್ಕೆ ಬೀಳು 
ವುದನ್ನು ಸೂಚಿಸುವ) ಒಂದಂ ಅನುಕರಣಶಬ್ದ : "ಬಳಬಳನೆ? 
ಪರಾ. 

ಬಳಬಳ (ಅ). ಅಧಿಕವಾಗಿ; ಅತಿಶಯವಾಗಿ : ಪರಿಪಕ್ವ ಫಳಪ್ರಚಾರದಿಂ 
ಬಳಬಳ ಬಳ್ಳುವಾಂಬ್ರವನದಿನ್ದೆ . ಈಕ್ಷಿಪರ್ಗ್ಗತಿಮನೋಹರವಲ್ತೆ 
(au: 1ಸ-1, ೨೪೭೧೦೩: 2177). 

ಬಳಬಳನೆ (ಅ). ಒಂದು ಅನುಕರಣಾವ್ಯಯ: ಸಂದುಕಳಾಸಂಗಳು ತಬ್ಬಿ 


ಅಸ್ಮಿಗಳು ಬಳಬಳನುದುರಲು (ಕನ್ನತೆ. ಕ. 6-0೯0); ನೃಪನರಮನೆಗೆ 
ಬಳಬಳನಾಗಳೆ ಸ್ವರ್ಗಲೋಕದ  ಹೂಮಳಿಗಜ್‌ದುದು ಚೆಲ್ಲಿದಂತೆ 
(ರರಶ. ೩-೦೦೪). [ಬಳಬಳ + - ಆನೆ] 


ಬಳಬಳಿಕೆ, ಬಳಬಳಿಕ್ಕೆ (ನಾ). [ನಾಟ್ಕ] ಒಂದು ಬಗೆಯ ನೃತ್ಯಭಂಗಿ : 

ಆ ನಿಲವಿನ ನಿರ್ವಾಹಮಂ ಗತಿಯ ಗೌರವಮಂ ಚಾರಿಗಳ ಚೆಂದಮಂ 
. ಬಳಬಳಿಕೆಯ ಚಂಚುರತೆಯಂ . . . ತೋಯುತ್ತುಮಿರೆ (ಕುಸುಮಾ. 

೭ನ). ಬಳಬಳಿಕ್ಕೆ : ಚಾಂಳೆಯದೋಜೆಗಳ*್‌ ಬಳಬಳಿಕೈಗಳಾಂತಿರೆ. ಸೆ 
ಸಂದುದು ರಂಭೆಯ ಲಾಸ್ಕವಿಭ್ರಮಂ (ಅನಂಫು- ೪-0). [?] 

ಬಳಬಳಿಕ್ಕೆ "ಬಳಬಳಿಕೆ' ನೋ. 

ಬಳಮದ್ದು “ಬಲವಂರ್ದು' ನೋ. 

ಬಳಮರ್ದಿಕ್ಕು (ಕ್ರಿ). ಉಗ್ರವಾದ ಮಾದಕದ್ರವ್ಯವನ್ನು ಕುಡಿಸು ; 
ತದ್ದವಿಂತಾರಿಯ ಬಲದ ತೋಳ್ಟೆಟ್‌ದು ಬೀ[ಟ್ವಂ]ತಾತಂ ಬೀ[ಟ್ವು] 
ದುಮಂಬರಚರಶ್ರೀಕಾಂತೆಗೆ ಬಳಮರ್ದಿಕ್ಕುವಂತಾತನಿಕ್ಕುವುದಂ ಕಂಡು 
(ಕಾಂತಿಪು. ೪-೨೩ ನ). [ಬಳೆಮರ್ದು ( ವ ಬಲಮರ್ದು) + ಇಕ್ಕು] 

ಬಳಮರ್ದು "ಬ೦ಲಮರ್ದು' ನೋ. 


ಬಳಮರ್ದುಕಾಜಿ 


ಬಳಮರ್ದುಕಾಜಿ (ನಾ). ಉಗ್ರವಾದ ಮಾದಕದ್ರವ್ಯವನ್ನು ತಯಾರಿಸು 
ವವನಂ : ಕಾಮದೇವನೆಂಬ ಬಳಮರ್ದುಕಾಣನ ಮಾಡಿದ ಮರ್ದಿನಂತೆ 
ಬಳೆದು ದಳೆಂಬಡೆದು (ಕಂಶಠಾ” ೪-6೭ ವ). 

(ಬಳಮರ್ದು («ವ ಬಲಮರ್ದು) 4+ - ಕಾಲ) 

ಬಳಯಿಸು "ಬಳೆಯಿಸು' ನೋ. 

ಬಳಯುತ “ಬಲಯಂಂತ' ಮೋ. 

ಬಳರಿ 'ಭಟಾರಿ' ನೋ. 

ಬಳೆಲ್‌ “ಬಟಲ್‌' ನೋ. 


ಬಳಲಕೊಪ್ಪ (ನಾ). ಒಂದು ಊರಿನ ಹೆಸರು: ಸಂನಕೊಪ್ಪದ 
ಬಸ್ತಿಯಿನ್ನಾ ಬಡಗಲು ಬಳಲಕೊಪ್ಪದ ಕೆಅ್‌ ೫ »೫ ಕಲು ಸರುಹ 
ಸಹ ಬಿಟ್ಟರು (ಎಳ. ೪11, ಶಿನನೊ. ೦೦೪-೩೦: 960 1). [? + ಕೊಪ್ಪ) 

ಬಳಲಿಕೆ "ಬಬಲೈ' ನೋ. 

ಬಳಲಿಸು "ಬಟಲಿಸು' ನೋ. 

ಬಳಲು "ಬಬಟಿಲ್‌' ನೋ. 

ಬಳಲುಗಚ್ಚೆ (ನಂ). ಜೋತಾಡುವಂತೆ ಕಟ್ಟಿದ ಕಚ್ಚೆ : ಉಟ್ಟ ಬಾಸರ 


ಬಳಲುಗಚ್ಚೆಯನಟ್ಟಹಾಸದ ಜನದ ನಗೆಗಳ ನಟ್ಟವಿಗನೋಸರಿಸಿ ಸಭೆಯಲಿ 
ಮೆಲ್ಲನೈತಂದ (ಕುಠ್ಮಾಳ. 08-08); ಉಟ್ಟ ಧೋತ್ರದ ಬಳಲುಗಚ್ಚೆಯ 
ತಳಿರುಗಾಸೆಯ] ಸೃಷ್ಟಿಗಚ್ಚರಿರೂಪಿನಲಿ ಬಂದನಾ 
ಯತುಪರ್ಣನೋಲಗಕೆ (₹48: 6೨೪). [ಬಳಲು (“ಐ ಬಟಲ್‌) ಕಚ್ಚೆ) 
ಬಳಲುಗೈ (ನಾ). ತೂಗಾಡುವ ಕೈ : ಮಣಿಮಯಭದ್ರ ಭವನಾವಳಿಗಳ 
ನಿಲಜನ ಬಳಲುಗೈಸೋಂಕಿನಲಿ ನೆಲಕಪ್ಪಳಿಸಿ ಬಿದ್ದವು (ತೊರರಾ. 8-೭-೦೭). 
[ಬಳಲು (ಬಬಲ್‌) + ಕೈ (ಆ ಕೆಯ್ಮ್‌)) 
ಬಳಲುಗೊರಳು (ನಾ). ಜೋತಂಬಿದ್ದ ಕೊರಳು,- ಕುತ್ತಿಗೆ: ಬಳಲು 
ಗೊರಳಲಿ ಬೀಳುತಿರ್ದವು ಬೆಳುವ ಗಿಳಿ ಕಬ್ಬಕ್ಕಿ .. . ಕೊಂಚೆಗಳವನಿ 
ಯಗಲದಲಿ (ಕೊರರಾ. ೩-೩-೦೪). 
[ಬಳಲು (ಎಬಚಲ್‌) + ಕೊರಳು (ಆ ಕೊರಲ್‌) ] 
ಬಳಲುಡಿಗೆ (ನಾ). ಜೋಲುವ ಉಡಿಗೆ; ನೇತಾಡಂವ ಬಟ್ಟೆ ; ಆ 
ಸಮಯದಲಿ ಬಂದನೊಬ್ಬನು ಭೂಸುರನು . . . ಬಾಸರದ ಬಳಲುಡಿಗೆ 
ಮಟ್ಟಿಯ ಧೂಸರದ ಮೈದೊಡಿಗೆ ಮೆಐಕಯೆ (೪೫. ೨೦-೦೩)- 
[ ಬಳಲು («ಎ ಬಟಿಲ್‌) ೬+ ಉಡಿಗೆ (ಉಡುಗೆ ] 
ಬಳಲುನೋಟ (ನಾ). ದಣಿದ ದೃಷ್ಟಿ; ಆಯಾಸಗೊಂಡ ನೋಟ : 
ಬಳಲುನೋಟಗಳೋರೆನೋಟವಾಗವೆಂದೊಳುನೋಟವರಸಿ ಪಾಡಿದಳು 
(ಕರಕ ೦೦-೩೦)- [ಬಳಲು (ಇಬಟಲ್‌) + ನೋಟ] 
ಬಳಲುಮುಡಿ 'ಬಟಿಲ್ಮುಡಿ' ನೋ, 
ಬಳಲುಹೆಜ್ಜೆ (ನಾ). ದಣಿದ ಹೆಜ್ಜೆ; ಸೋತ ಹೆಜ್ಜೆ : ನೀಲಿಕನ್ನಡಕದ 
ಮೂದುಕ ಬಳಲುಹೆಜ್ಜೆ ಹಾಕುತ್ತ ಹೊರಗೆ ನಡೆದನು (ಫುನರು. ೨೨೪). 
[ಬಳಲು (ಇ ಬಟಲ್‌) + ಹೆಚ್ಚೆ, (ಇ ಪಜ್ಜಿ) ] 
ಬಳಲೊಡಲ್‌ (ನಾ). ತೆಳ್ಳಗಿರುವ ಶರೀರ; ಕೃಶೋದರ ; ಬಳಲೊಡಲ 
ಬೆಡಂಗಿನ ಬೌಲೆಯೊರ್ವಳ್‌ . . . ಬರುತುವಾರ್ಜಳ್‌: (ಲಾನಸಿಕೃ, ೪6 -೨೪). 
[ ಬಳಲ್‌ (ಎ ಬಬಲ್‌) + ಒಡಲ") 
ಬಳಲ್ಕೆ "ಬಬಲ್ಕೆ' ನೋ. 
ಬಳಲೈಗಳೆ 'ಬಟಿಲೈಗಳೆ' ನೋ. 
ಬಳಲ್ಲಾಮಿಲೆ (ನಾ). ಹೆಚ್ಚು ಆಯಾಸವನ್ನುಂಟುಮಾಡಂವ ಒಂದು 
ಬಗೆಯ ಕಾಮಾಲೆರೋಗ : ಮೂಕತ್ವ, ಕಾಮೂಲಿ, ಊದುಗಾಮಿಲೆ, 
ಬಳಲ್ಲಾ ವಿಲೆ, ಕುಂಭಕಾಮಿಲೆ (ಕುಳಸ, ೩೨೭). 
[ಬಳಲ್‌ (ಎಬಟಲ್‌್‌). + ಕಾಮಿಲೆ (ಆ ಕಾಮಾಲೆ)? 


[ಶಾ8೨೦. 


೬೩೨೮ 


ಬಳೆಎ 


ಬಳಲ್ಲಿಎ (ನಾ). ಜೋತು ಬಿದ್ದ ಕಿವಿ: ಪಡೆ ಗೋಳಿಟ್ಟುದಾನೆಕುದುರೆ 
ಗಳೊರೆವ ಕಂಬನಿ ಬಳಲ್ಲಿವಿಗಳಿಂ ಜೋಲ್ಡವು (ಕೈ ೧೪. ೦೩-೩೦). 
[ಬಳಲ್‌ (-- ಬಟಲ್‌) + ಕಿವಿ] 
ಬಳಲ್ಹು (ಕ್ರಿ): (ದ್ರವ ಮುಂತಾದುವನ್ನು) ಬಳಿದಂಕೊಳ್ಳು; ಬಳಿದಂ 
ಕೂಡಿಸು; ಬಾಚಂ: ವಿಂಸುಪ ಮಿಂಚಿನೊಳಗೆ ಸುಳಿವ ಬಣ್ಣಮಂ ಬಳಲಿ 
ಕೊಂಡು ಚಿಶ್ರಕಾಶರಾಶಿಯೆನಿಪ . . . ವಿಭೂತಿ (೧ಧೂರ, 9-3); ಎಳವಳೂಸೆ 
ಬೆಳ್ಚಿಳಗಂ ಬಳಲ್ಲಿ ಶಶಿರುಚಿಯೊಳೆರೇವಿಟ್ಟಂದದಿನೇಂ ತೊಳಗಿದುದೊ . . . 
ಸದ್ಯೋಜಾತವದನಂ (ಕಂಠ. ೫-೩). .[ಒಳಲ್‌ ) + ಚು 
ಬಳಲ್ಲುಜಿಬು (ನಾ). ಜೋತಾಡಂವ ಮುಡಿ : ಪೂಗಳು ಮುಡಿಯದ 
ಬಳಲ್ಲುಲುಬು ಸಿಂಗರಕೆ ವಿಗಿಲಾಯ್ದವನಿಸುತೆಗೆ ಯತುಮತಿ 
ಯಾಗಲಂ ( ಕೈಬಳಾ- ೦೮-೨೩). 
[ಬಳಲ್‌ (ಇ ಬಟಲ್‌) + ತುಣುಬ್ಮು (ಆ ತುಣುಂಬ್ಬು)) 
ಬಳಲ್ನಡು (ನಾ). ಸಣ್ಣ ಸೊಂಟ; ಬಡನಡು : ಬಿಣ್ಣೊಡೆಯ ಬಡ 
ವಾಸೆಯ ಬಳಲ್ನುಡುಎನ . ಬೆಡಂಗಿನ ಬಾಲೆಯೊರ್ವಳ್‌ . . . 
ಬರುತುಮಿರ್ದಳ್‌ (ಕಾಶಾಕ್ಕ. ೪6-೨೩). [ಬಳಲ್‌ (-ಆ ಬಟಲ್‌) 4 ನಡು] 


ಬಳಲ್ಲುಡಿ (ನಾ). (ಆಲಂ) ನೋವಿನಿಂದ ಕೂಡಿದ ಮಾತಂ: ಕೊಟ್ಟ 


30 


ಬಳೀಲ್ಲದೆ ಮಾತಾಡೆನೆಂಬ ಬಳಲ್ಲು [ತಉಾಕಾಂ. ಬಳಲುನು, ಆಳಲ್ಲು, 
ನಳಲನು]ಡಿಯಂ ಕೇಳ್ದು ಶಿವಂ ಕೌತುಕಂಬಟ್ಟು (ನಂಂರ. ೦೨-೬೪). 
[ಬಳಲ್‌ (-ಆ ಬಟಲ್‌) + ನುಡ್ಮಿ) 

ಬಳಲ್ಲಿಡಿ (ನಂ). ತೂಗಾಡುವ ಹೀಚು ಕಾಯಿ: ಬಳಲ್ಮಿಡಿಗಳಲ್ಲಿ 

ಬಲ್ಮಿಡಿಕಾಯ್ಲಳ್‌ . . . ತನಿವಣ್ಗೊಳಿಮ್ಮಾವೆಸೆದುದು (ಅೀಕೈಫ್ರ. ೨-೩-೦೩). 
[ ಬಳಲ್‌ (ಎ ಬಟಲ್‌) 4 ಮಿಡ್ಮಿ) 

ಬಳಲ್ಮುಡಿ "ಬಬಿಲ್ಮುಡಿ' ನೋ. 

ಬಳಲ್ಮೊಗ (ನಾ). ಆಯಾಸಗೊಂಡಂತಿರಂವ ವಂಖ : 
ಬಳಲ್ಕೊಗಮುಷ್ಣಮನಃಂಸಿರ್ವುಸಿರನುರಾಗವೇಜುವಕ್ಷಿದ್ವಿತಯಂ , . 
ಮನೋಹರಂ ಮಾನಿನಿಯಾ (೧06. ೨-೨೦) 

(ಬಳಲ್‌ (5 ಬಟಲ್‌) -- ಮೊಗ] 

ಬಳವಂತ "ಬಲವಂತ' ನೋ. 

ಬಳವಡಿಕೆ (ನಾ). ಒಂದು ಬಗೆಯ ಸಸ್ಕ : ಅಡಕುಪುಟ್ಟನ ಗಿಡ, 
ಬಳವಡಿಕೆ . . . ರಕ್ತಪುನರ್ನವ (ರ್ಮಿಕಿಗ. ೦೩-೨೩೦). [?) 

ಬಳವತ್ಸೈನ್ಯ 'ಬಲವತ್ಸೈೈನ್ಯ' ನೋ. 

ಬಳವದ್ವೈರಿ "ಬಲವದ್ವೈರಿ' ನೋ. 

ಬಳವಳಿಸು (ಕ್ರಿ): (?) : ಜಳಲವಮಿರ್ದ ಬೆಂಚೆಗೆ ತುಷಾತುರದಿಂ ಪರಿ 
ತಂದು ತೀರದೊಳ್‌ ಘಳಿಲನೆ ಕಾಲನೂಆಕ ಮೊಗನುಂ ನೆಟ್‌ ನೀಡಿ 
ತದೀಯ ಪಂಕವಾಷ್ಕುಳದ ಮಹೋಷ್ಣಮೋಷ್ಠಪುಟಮಂ ಸುಡೆ ಸಾರ್ದು 
ಬಿದಿರ್ಚಿ ಮೋಟಯೇ ಬಳವಳಿಸುತ್ತು ಮಿರ್ದುದು ಸಮಂತು ಮೃಗೌಘ 
ಮದಾ ನಿದುಘದೊಳ್‌ (ಕುಸುಮಾ. 6-೦೨೬ ; ಶಾಂತೀಕೃ. ೦೨-೨೩ ನೋ.). 
"ಅಳವಲಿಸಂ' ಹೋ, [ p ಇದು `ಕಳವಳಿಸು' ಎಂಬುದರ 
ಅಪಲಿಖತವಿರಬಹುದೆ ? ] 

ಬಳವಿ (ನಾ). ೧. ಬೆಳವಣಿಗೆ; ವೃದ್ಧಿ: ತಿಂಗಳ ಬಳವಿಯನುಚ್ಚ 
ತರಂಗಾಂಬುಧಿ ಬಳೆವ ತೆಜದಿನನುದಿನದಿಂದಂ ತಿಂಗಳ ಬಳವಿಯನಂತಾ 
ಶೃಂಗಾರಾಂಬುಧಿಗೆ ಗರ್ಭವೆ:ಂ ಬಳೆದತ್ತೊ (ಸುಕುಮಾ” 00-08) : ತೆನುಜನ 
ಬಳವಿಯನೆ ನೋಡಿ ಜನಕಂ ನಲಿದಂ (ಕಮರ. ೨೦6 ಪ್ರಯೋ) ; ಮಾಡಿದುದು 
ಚಿಂತಾಕ್ರಾಂತತಿಯನೆಮಗೀ ಮಗಳ ಬಳವಿ (ರರ೯ಫು. ೪-೩೯€)- ವಿ. ವ್ಯಾಪ್ತಿ; 
ಹರಹಂ : ಕಮ್ಮನೂರ ಬಳವಿಯೊಳು ಅಯ್ದಣ್ಣುಗಂ ಬೆಟಬ್ಟ್ಜಲೆ (ಎಳ. 

ಬಳವಿಗಿದುವೆ ಗುಂಜ 


- ತನು 


XIV, ಎಡತೊ. ೯6-೦೦ ; 1079) ; ಬೆಳತಿಗೆಗಣ್ಣ 


ಬಳವಿಗೆ ೬೩೨೯ 


ಬಳಾಕ 


ಯೆಂದು ಕುಜುಪನಿಕ್ಕುವಂತೆ ಕೊನೆಗೊಡಂಕೆಯೊಳ್‌ ತೊೋರಮುತ್ತಿನ 
ಮಂಗುಳಂ ತೆಗಳ್ವಿಯುಂ (ಕಂದ್ರಫು: ೬-೬೩ 5). ೩. ಆಕ್ರಿಮಣ ; 
ಮುತ್ತಿಗೆ : ಜಾನ*ಕಸ್ತೂರಿಯು ಕೊಡಗುಜನರ ಬಳವಗೆ ಸಿಕ್ಕಿ ಜಗಳವಾಡಿ 


ಶರಾವಳಿಯ ಬಳಸಂ ಕಂಡು ಮುಗುಳ್ಗೆಗೆ ನಕ್ಕೂ (ಶಂಶರಾ. ೦೨-೬೭ ನ) ; 
ಬೆಳಗುಗಳ ಬಳೆದ ಬಳಗದ ಬಳಸುಗಳೊಳಗೊಳಗೆ ತೊಳಗಿ ಪೊಳೆ ವೊಳೆ 
ದೊಳಗುಚ್ಚಳಿ೪ ...ತಳರ್ದತ್ತಾಗಳ್‌ (ಕಾಠ್ಕಾಕ. ೨೩). ೨. ಸುತ್ತುವಿಕೆ ; 
ಬಹಳ ಜನಕ್ಕೆ ಜಾಯ ಜಖಮಿ ಆದ್ದರಿಂದ ಲಾಚಾರಾಗಿ (ರಾ ಕೇಂದ್ರ. 90). ಭ್ರಮಣ: ಚಾಪಂ ಕುಟಿಲತೆಗೆಟ್ಟು ಚಕ್ರವಳೆಯದ ಬಳಸಂ ಮಾಂಕರಿಸಿ 

[ ಬಳ್ಳೆ * ವಿ] ಬಿಲ್ಲ ಕೊಪ್ಪು ಕೊಡಂಕೆಯ ಕೊಪ್ಪಿನವೊಲಮರೆ 

ಬಳವಿಗೆ (ನಾ). ೧. ಬೆಳವಣಿಗೆ ; ವೃದ್ಧಿ ; “ಸಚರ ನರರಲ್ಲಿ ಬಳೆದಂ ೩, ಸುತ್ತುಗಟ್ಟುವಿಕೆ: ಎಳವಳ್ಳಿಯ ಬಳಿಸಿಂಗೊಳಗಾದಸುಗೆಯ 
ಬಳವಿ ಬಳವಿಗೆಯೆ ರುಚಿರಮಕ್ಕೂಂ” (ಸೀವ. ೨೭) ;: ಮಕ್ಕಳಂ ಹಡೆದವರ ಚೊಂಪಂಗಳೊಳ" (ಕಲಳ: 0೫) ; ದಂತವಪಂಕ್ತಿಯ ನಡುವೆ 
ಕೊಸಾಟಮದರ ಬಳವಿಗೆಯವರ ಹರೆಯದ ವಳಾಸಮಂಂ ನೋಡಲಿವು ಎಂತಿಪ್ಪುದದು ಜಿಹ್ವೆ ಅಂತು ದುರ್ಜನರ ಬಳಸಿನಲಿ ಸಜ್ಜನನು ನಿಂತಿಹನು 


"ಕಾಂತಿಪು- ೪-9೩). 


ಮೂಟು ವಂಂನ್ನಂ ನೋನದವರ್ಗೆಂತು ಸಂಭವಿಪುದು (ಸಮ್ಮಳೌ. ೫-೦೦). (ಸರ್ವಜ್ಞ. 6೨೦). ೪. ಸುತ್ತಿ ಕಟ್ಟುವ ಸಾಧನ : ಎಂಟುಂ ದೆಸೆಯ 
೨. ಅಭಿವೃದ್ಧಿ ; ಏಳಿಗೆ; ಶ್ರೇಯಂಸಲ್ಸಿ : ಭಕ್ತನ ಬ[(ಕಾಕಾಂ- ಬೆ]ಳಎಿ 30 ದೇವತೆಗಳಿ ಗೊಳಸಾಗಿಯಂ ವಾಸುಗೆಯೆ ಬಳಸಾಗೆಯಂು೦ (೪9- 3%, 
ಗೆಯ ಮಾಡಿದನುಘಫೇಯೆಂದುದು ಸುರಸ್ತೋಮ (ಕಣಾ: ೬-೦೪). ಹಿ, 80-0೦ ; 10001) ; ಲೋಕಪುಳಕರೇ ಗೊಂಟಾಗೆ ವಾಸುಗಿಯೇ 
ಅತಿಶಯಂ ; ಅಧಿಕ್ಕ ; ಹೆಚ್ಚಳ: ಇಳೆಯ ಸುಧರ್ಮುಮಾರ್ಗದಲ್ಲಿ ಬಳಸಾಗೆ ಫಣಿಕುಳಂಗಳೇ ದಾರವಾಗಿ (ಎಳ. 711, ಶಿಕಾರಿ: ೦೦೮-೩೦ ; 
ನಲವಿಂದ ಪಾಲಿಸುತಿರ್ದರು ಹರಿಭಕ್ತಿ ಬಳವಿಗೆಯೊಳು ನಲಿದಾಗ 1064). ೫. ಸುತ್ತುಮುತ್ತು; ಆಸುಪಾಸಂ : ಮಾಧವಿಯ 
(ಕಂಪಪ, ೩-೦೩). : [ಬಳವಿ ----ಗೆ) ಮಂಡಪದ ಬಳಸಿನೊಳಗೆ ಪಳುಕಿನ ಕುಂಭದೊಳಂ . . . ಕಪ್ಪುರದ 
ಬಳವಿವಡೆ (ಕ್ರಿ). ಹೆಚ್ಚಳವನ್ನು ಹೊಂದು ; ಅಧಿಕವಾಗು : ಕೆಚ್ಚು |6| ಬೀಯವ ಬಾಯಿನದ ವಿಲಾಸಮಚ್ಚರಿಯಾಗೆ (*ನಂಪು- 6-೩5) ; ಸಡಗರದ 
ವಿರ್ದ ಮಚ್ಚುಮನುರ್ಚಿಪೋದ ಮೇಳಮೂುಮನಳೆವಿಗಟುದಲಂಪುವುಂ ಮಹಿಳಾನಿಕರ ಬಂದುದು ಸತಿಯೆ ಬಳೆಸಿನಲಿ (8ೀವಂಕ. 6-೩೦) 
ಬಳವಿವಡೆದಬ್ಕಿ ಅುಮನೋರೋರ್ವರೊಳ್‌ ನೆಅ್‌ದು (60ಫು. ೪-೩೨ ಐ). ೬. ಆವರ್ತ ; ಸುತ್ತು: "ಮೂವಳಸು' ಪರಾ. ೭. ನೇರವಾಗಿ 


[ಬಳವಿ + ಪಡೆ] 

ಬಳವೈರಿ “ಬಲವೈರಿ' ನೋ. 

ಬಳಸಿಗ (ನಾ). ಕವಚವನ್ನು ತೊಟ್ಟವನು : “ಬಳಸಿಗಂ -ಕುಪ್ಪಸಿಗಂ” |20 
(ತನದ. ನ. ೩೬ 680) ; ಬಳಸಿಗಂ ಮೊಳೆ ತಾಳಂ , | . ಯಿಜುಕುಳಿ 
ಯಿವಾದಿಯಾಗಲಅ ಕುಳನಂ (ಕಮರ: ೨೬). [ಬಳಸ್ಕು 4+ - ಇಗ] 

ಬಳೆಸು, (ಕ್ರಿ). ೧. ಸುತ್ತುವರಿ; ಸುತ್ತುಗಟ್ಟು: ಶ್ರೀ ತಳ್ಲೂರದೊಲ್‌ 
ಕಾಸ್ತುಭಜಾತದ್ಯುತಿ ಬಳಸಿ ಕಾಂಡಪಟದಂತಿರೆ ' (ಕಂ0ಾ. ೦-0) ; ಪಲವು 
ವಿಮಾನಂಗಳಂ ವಿಗುರ್ವಿಸಿ ಕ್ಷಪಣಕನ ವಿಮಾನದ ಮುಂದೆ ಬಳಸಿಯುಂ [25 
ಪೋಪಂತು ಮಾಡಿಯಾಕಾಶಮೆಲ್ಲವುಂ ವಿಮಾನಮಯವಮಾಗೆ ವಿಗುರ್ವಿಸಿ 


ಹೇಳದಿರುವಿಕೆ ; ಸಂತ್ತು ಮಾತು : ನೇರವಲ್ಲದ ಮಾತಂ: 
ಬಳಸಿನೊಳೇಂ ತಿಂಬುದು ಮಾತುಳುಂಗಪತ್ರಪ್ರಯುಕ್ತಮಧುವಂ ಬೇಗಂ 
ಕಳೆಗುಂ  ಮಸಗಿದಪಾನಾನಿಳನ೦ (ಉಊಳೋಶೆ. ೯-೦೪೬) ; ಎತ್ತುವುದೆ 
ಮಂತ್ರಮಿನ್ನಾ ಸುತ್ತಂಬಳಸುಗಳ ನುಡಿಯವು (ನುಹಾನೀ- 0೦-೬೬) ; 
ಸುತ್ತೀಕೆ ಬಳಸೇಕೆ ನೆಟ್ಟನೆ ಮಾತಾಡು (ಇಂಕಾಶ. 3೩6-೭೬). ಸುತ್ತು 
ವಳಸು ' ಪರಾ. ೮. (ಊಟ ಮೊದಲುದ ವಿಷಯಂಗಳಲ್ಲಿ) 
ಸರದಿ; ಸಲ ; ಬಾರಿ: ಅವರ ಮನೆಯ ಔತಣದಲ್ಲಿ ನಾಲ್ಕು 
ಬಳಸು ಬಡಿಸಿದರು (ರೂಢಿ). ೯. ಕವಚ ; ಚಿಲಖತ್ತೂ : “ಬಳಸು 
ಭ್ರಮಣ, ಕಂಚುಕಾಂಗಯೋಃ (ಯುದ್ಧಕವಚ) ” (ಕರುಂ). 


(ವಡ್ಡಾರಾ- ೮೪-1) ; ನೆರೆದರಸುಮಕ್ಕಳ ನಿಡುಗಣ್ಗಳ ಬಳಗಮೆಟಗೆ [ ಆ ಬಳಸು] 

ತನ್ನಯ ಮೆಯ್ಕೊಳ್‌ ನಡೆ ಬಳಸ ಪಲರುಮಂಬಂ ತುಡೆ ನಡುವಿರ್ದೊಂದು ಬಳಸ್ಕ್ಮು “ ಬಟಸ್ಕಾ ನೋ. 

ಪುಲ್ಲೆಯಿರ್ಪಂತಿರ್ದಳ* (ಕಥಾ. ೩-80) ; ಆಗಳಾ ಕೊಳನ ಬಳಸಿ ಬಳಸುಗ (ನಾ). ಸಂತ್ತಾಡಂವವನು ; ತಿರಂಗುವವನಂ : “ವ್ರೀಣ, 
ಬಂದು ನಿರ್ಭರಮಾಗಿ ಬೊಬ್ಬಿಅದಬ್ಬರೆಂಗೆಯಿ (ಗಣಯ. ೬-0 ಟು. |30| ಪ್ರಯಾಣ ಈ ೨ ಬಳಸುಗಂ” (ಕಕ್ಕ. ೦೯6). [ಬಳಸ್ಕು---- ಗೃ) 


೨. ಸುತ್ತುಹಾಕು ;ಅಲೆ ; “ ಬಳಸು ಭ್ರಮಣ. ಕಂಚುಕಾಂಗಯೋಃ 
(ಯುದ್ಧಕವಚೆ)” (ಕನುಳಾ) ; ಅವರೋದುವ ಕ್ಷೇತ್ರದೆ ಬಳಸಿಯುಂ 
ನೋಡಿಸುವುದೆಂದು ಪೇಟಕ್ಟೊಡೆ (ನಡ್ಮಾಉ. 0೭೬-೨೨).- ೩. ತಿರುಗು ; 
ಹೊರಳು : ಹೊಳೆಯ ಸುಳಿಯಲ್ಲಿ ಸಿಕ್ಕಿದ ಹುಲ್ಲು ಬಳಸುವದಲ್ಲದೆ 
ಅಳಿವುದಿಲ ಮುಳುಗುವುದಿಲ್ಲ (ಕೋಳಿನಹಿ. ೦೩೦-೩೦೬). ೪. 
ಹೇಳು : ಮುನ್ನಮೆ ಮುಟ್ಟಿ ನುಡಿಯದೆ - ಪೊಜಪೊಳಿಗನೆ ಬಳಸಿ ಕನ್ನೆಯ 
ಶಂಕಿಯಂ ಕಿಡಿಸಿ ಮತ್ತವಿಂಂತೆಂದಳ* (ಶಂಠರಾ. ೪-೬೩ ನ). 

ಬಳಸುಬಳಸು, ಬಳಬಳಸು (ದ್ವಿ ರುಕ್ತಿ) : ಹಲವು ಸೂಳ್‌ ಕೈ ಮುಟ್ಟಿ 
ನಮಿಸುತ ಬಳಸಿಬಳಸಿ ಬಳಿಕೆ ಹೊಡವಡುತ (0ಸಫು. ೩6-೨೩) ; ಅನಿರೀಕ್ಷಿತ 
ವಾಗಿ ಅನೇಕಾನೇಕ ವಿಷಯಗಳು ಅವನ ಮನಸ್ಸನ್ನು ಒಳಬಳಸಿ ಹಾದು 
ಹೋದುವು (ಕಣ. ೦೩೦). ಬಳಸಿ ಹೇಳು. ಸುತ್ತಿ ಹೇಳು; ನೇರವಾಗಿ 


ಸುತ್ತಿ 86 


ಬಳಸುದೊಂಗಲ್‌ 


ಬಳಸುಗೆಯ್ಕೆ (ನಾ). ಸುತ್ತಿ, ಬಳಸಿ ಮಾಡಂವ ಕೆಲಸ; ನೇರವಾಗಿ 


ಮಾಡದ ಕಾರ್ಯ : ನಿನ್ನ ಸೇನೆಯನೆನಗೆ ತೋರ್ದು, ನಾನದಂ ದೊರೆ 
ಗೊರೆವ ಬಳಸುಗೆಯ್ಕೆಗೆ ಬರಿದೆ ದಣಿಯದಿರ್‌ (ಕ್ರೀಠಾರಿ: ೬೦೬-೦೭೬೭). 
[ಬಳಸು ಗೆಯ್ಮೆ (ಎ ಕೈಮ್ಮೆ)) 


ಬಳಸುದಾರಿ (ನಾ). ಸಂತ್ತಾದ ಹಾದಿ ; ಹತ್ತಿರದಲ್ಲದ ಮಾರ್ಗ ; ನೇರ 


ವಲ್ಲದ ದಾರಿ : ಬಳಸುದಾರಿಯಲಿ . . . ಮುಂಂಬರಿಯೆಂತಿದೆ ರಾಯನೆ 
ಸವಾರಿ! (೬೫ರ. ೪-೪) ; ದಿವಿನ್ಮಿಗಳನ್ನು ಅಲ್ಲಿಂದ ಸಾಗಿಸುವ ... 
ಉದ್ದೇಶದಿಂದ ಬಳಸುದಾರಿಯನ್ನು ತುಳಿದಿದ್ದ (೪: 6೯). 

(ಬಳಸು, + ದಾರಿ] 
(ನಾ). ಸುತ್ತಿರುವ ಕುಚ್ಚು, - ಗೊಂಡೆ: 
ದೇವಿಯರೇಂ ಕೊಚಿತೆ ಪಾಂಡ್ಕಸತಿಯರ ತೊಂಡಲ್ಲೀವಿದ ಘನರತ್ನಂಗಳ್‌ 


ಹೇಳದಿರು: ಹಾಗ್ಯಾಕೆ ಬಳಸಿ ಹೇಳ್ತೀಯೋ ಮುನಿಯ )? ಪಾವುಗೆಗಳ ಬಳಸುದೊಂಗಲೆಡೆಯೊಳ್‌ ತೋರ್ಕುಂ (962. ೩-೩೬) - 
(ನಡೆದಾ- 11. ೧೨೫). [ಬಳ್ಳೆ 7. ಸ್ಕು./ತುಳು. ಬಲೆಪು, ಬಳೆಪು] [ಬಳಸು 4 ತೊಂಗಲ*] 

ಬಳಸ್ಕು "ಬಬಸ್ಕು' ನೋ. ಬಳಹ '`ಬಳಪ' ನೋ. 

ಬಳಸ್ಕು (ನಾ). ೧. ಆವರಿಸುವಿಕೆ ; ಮುಂತ್ತುವುದು ; ಸಂತ್ತೂ|,,| ಬಳಹರಿ " ಭಟಾರಿ' ನೋ. 


ವರಿಯುವಿಕೆ : ಅಶ್ವತ್ಥಾಮಂ ಭೀಮೋದ್ದಾಮಶ್ಮಾಮಜಳಧರವಿಮುಕ್ತ | | ಬಳಾಕ ` ಬಲಾಕ ' ನೋ. 


ಬಳಾಕೆ ೬೨೩೦ ಬಳಿವರ್‌ 
ಬಳಾಕೆ " ಬಲಾಕೆ ' ನೋ. ಬಳಿತ (ನಾ). ಬಳಿಯುವಿಕೆ ; ಲೇಪಿಸುವಿಕೆ : “ ಲೇಪನಂ, 
ಬಳಾಢ್ಯ " ಬಲುಢ್ಯ ' ನೋ- ಲೇಪನೀಯಂ . . . ಲಿಬ್ರಿಃ ಎ ಈ ೫ ಬಳಿತಂ” (ಕಾಕಕ. ೨೦೪). 
ಬಳಾಧ್ಯಕ್ಷ " ಬಲಾಧ್ಯಕ್ಷ ' ನೋ. [ಬಳ್ಳಿ (ಆ ಬಲಿ) + ೨ ತ 
ಬಳಾರ 'ಭಟಾರ ' ನೋ. ಬಳಿದಪ್ಪು ' ಬಟ್‌ದಪ್ಪು' ನೋ. 
ಬಳಾರಿ “ಭಟಾರಿ ' ನೋ. 5 | ಬಳಿದೊತ್ತು. 'ಬಟ್‌ದೆೊಟ್ಟು” ನೋ. 
ಬಳಾಹಕ " ಬಲಾಹಕ ' ನೋ. ಬಳಿದೊಳ್ತು "ಬಬಟ್‌ದೊಟ್ಟು'” ನೋ. 
ಬಳಾಹಿತ (ನಾ). ಇಂದ್ರ ; ದೇವೇಂದ್ರ : ಬಳಾಹಿತಮುಖಾಮರನತೇ ಬಳಿನಕಲು (ನಾ). ಮೂಲಪ್ರತಿಗೆ ಹತ್ತಿರವಾದ ಪ್ರತಿ: ಬಹು 
ಗಳಾನ್ವಿತಹಲಾಹಲಭಿಲೇಶಯ ಕಳೇವರವಿಳಾಸದೆ ಕಳಂಕರಹಿತೇ (ಉರೇ- ಸಂಖ್ಯೆಯ ಸ್ವಹಸ್ತ ಪ್ರತಿಗಳು ಇಲ್ಲವೆ ಅವುಗಳ ಬಳಿನಕಲುಗಳು ಅಥವಾ 
೧೦-೦೧೦) - [ಸಂ. ಬಲಾಹಿತ] ಪ್ರಾಚೀನಪ್ರತಿಗಳು ನಾಶವಾಗಿ ಬಿಟ್ಟಿದ್ದು (ಧಾರಶ. ೬). 
ಬಳ್ಳಿ "ಬಟ್ಟೊ" ನೋ. 10 [ಬಳ್ಳಿ ( < ಬಚಿರ್ಕಿ) -- ನಕಲು] 
ಬಳ್ಳಿ “ಬಟ್ಟಿ” ನೋ. ಬಳಿನಡೆ (ನ್ಯಾ. ಪಂಶಪಾರಂಪರ್ಯವಾದ ನಡವಳಿಕೆ ,-- 
ಬಳ್ಳಿ "ಬಲ್ಲಿ? ನೋ. ಆಚರಣೆ : ಆಚಣ್ಣದೇವಣ್ಣಗಳು ಬಳಿನಡೆಗೆ ಕೊಟ್ಟ ಗ ೩ ಪು ೫ ಯಮ್ಮೆ 
ಬಳಿಕ ` ಬಲಿಕು ' ನೋ. ಬಳಿನಡೆಗೆ ಕೊಟ್ಟ ಗ ೬ (ಎಕ. ೪1, ಕಡೂರು. ೬೫-೦೦; 1217). 


ಬಳಿಕೆಆ್‌ (ನಾ). ಒಂದು ಊರಿನ ಹೆಸರಂ : ಚಿಕ್ಕೇಶ್ವರಕ್ಕೆ ಈಶಾನ್ಯದ 
ಪೊಳಿಯುಂ ಬಳಿಕೆಟಿ*ಯ ಕೀಟಿಕೀದಿಯ ಬೇರುಂಗಾಲಂ ಒಕ್ಕಲೊಳೊನ್ನು 
ಪೊಅಿ*ಯುಂ ಸಲ್ವದು (ಎಳ- 111, ನಂಜನೆ. ೧೮೩-೦೦ ; 977) - 
[ಬಳ್ಳಿ * ಕೆಲ್‌] 
ಬಳಿಕೋಲು (ನಾ). ಬಿಲದೊಳಗೆ ಹೊಕ್ಕ ಪ್ರಾಣಿಗಳನ್ನು 
ಈಚೆಗೆ ಬರ:ವಂತೆ ವರಾಡಲು ಆ ಪ್ರಾಣಿಗಳು ಹೋದ ಕಡೆ ಹಾಕಿ 


ತಿವಿಯಂಂವ ಕೋಲು : ಬಳಿಕೋಲು ಹಾಕಿ ನೋಡಿದಾಗ ಒಣೇಲಿ 
ಗೊತ್ತಾತು 1 (ಶುಲೆನು. ೭೬). 
[ಬಳ್ಳಿ (ವಬಟ್ಕಿ) 3: ಕೋಲ್ಕು ( ಆ ಕೋಲ್‌ ,)] 
ಬಳಿಕ್ಕ " ಬಬಿೌಿಕಂ' ನೋ. 
ಬಳಿಕ್ಕಂ “ ಬಟಿಶಿಕ೦ " ಮೋ. 
ಬಳಿಗಳುಹಿಸು (ಕ್ರಿ). ಊರಿಗೆ ಬಂದ ಆಪ್ರೇಷ್ಟರನ್ನೂ (ಊರಿನ 


ಹೊರಗಿನ ಜಲಾಶಯದ ವರೆಗೆ ಜೊತೆಯಲ್ಲಿ ಕರೆದುಕೊಂಡಂ 
ಹೋಗಿ) ಬೀಳ್ಕೊಡು : ಲಲಿತಲಹಾಂಗಿ ಶಶಿಪ್ರಭೆಯನು ಬಳಿಗಳು 
ಹಸಿ ಜಯವರ್ಮನೃಪತಿ ಲಲನೆ ಜಯಶ್ರೀದೇವಿ ಸಹಿತಿ ತನ್ನ ಪೊಳಲ 
ಪೊಕ್ಕನು  (ಶಂಪುಸಾಂ. ೦8-೬೩). [ಬಳ್ಳಿ (-ಆ ಬಟಕ್ಳಿ) + ಕಳುಹಿಸು] 
ಬಳಿಗೆಲಸ (ನಾ). ಹತ್ತಿರವಿದ್ದು ಮಾಡುವ ಸೇವಾಕಾರ ; 
ಊಳಿಗ : “ಸೇವನಂ, ಸೇವನೀಯಂ, ಸೇವಿಃ, ಸೇವ್ಯಂ, ಸೈವ್ಯಂ 
ಈ ೫ ಬಳಿಗೆಲಸಂ ” (೪ ಕಕ್ಕ. ೧೦೫); ಹಲವು ಸೂಳೋರಂತೆ ನುಬಿಯ 
ಬಳಿಗೆಲಸವ ಮಾಡಲಾಜದೆ (0ಸಫು. ೦೮:೦೨); ಬಂರೈ ಬಳಿಗೆಲಸ 
ಕಿನ್ನುರು ನೀನೆಮಗಲ್ಲದಾಪ್ತರಲಿ (ತೊರರಾ. 8-೩-೭). 
[ಬಳ್ಳಿ (ಇ ಬಟ್ಕ) + ಕೆಲಸ) 
ಹತ್ತಿರವಿದ್ದೂ ಸೇವೆ ಮಾಡುವ ವ್ಯಕ್ತಿ : 
. ಬಳಿಗೆಲಸಿಯೋ ಮಲ್ಲಿಕಾರ್ಜುನಪಂಡಿತರ 
[ಬಳಿಗೆಲಸ + - ಇ್ಯ] 


ಬಳಿಗೆಲಸಿ (ನಾ). 
ನಂಬಯ ಸಂಗಡಿಗನೋ . . 
ಮನೆಯ (ಸಪ. ೪೬-೩೬). 


ಬಭಿಗೆಲಸಿಗ (ನಾ). = ಬಳಿಗೆಲಸಿ : “ವಾಸಯನ್‌ = ಬಳಿಗೆಲಸಿಗಂ '' 
(ಕಾರಕ್ಕ- ೨೮೬). [ಬಳಿಗೆಲಸ + - ಇಗ 

ಬಳಿಗೊಳ್‌ 'ಬಟ್‌ಗೊಳ್‌ ೨ ನೋ. 

ಬಳಿಚಿಸು ' ಬಲ್ಹಿಸುಂ' ನೋ. 

ಬಳಿಚು "ಬಟ್ಟು" ನೋ. 

ಬಳಿಜಸ (ನಾ). ವಂಶದ ಕೀರ್ತಿ : ಪಗೆ ಪಳಿಗಳಿರಡಂ ತೀರ್ಚಿ ಬಳಿ 


ಜಸವನೆನ್ನ ಪೌರುಷತೇಜಮಂ ಬಿಡದೆ ಸಾಧಿಸಿರ್ಪೆನ್‌ (ಶ್ರೀರಾಮಾ. 69೨-90೩). 
[ಬಳ್ಳಿ (ಆ ಬಲ್ಕ್‌) * ಜಸ] 


46 


[ಬಳ್ಳಿ ( ಬಜಿ) * ನಡೆ] 

“ ಬಟೌನೀರ್‌ ” ನೋ. 

" ಬಟೌನೀರ್‌ ” ನೋ. 

ಬಳಿನೀರ್ಗುಡಿ * ಬಟೌನೀರ್ಗುಡಿ? ನೋ. 

ಬಳಿನೀರ್ಗೊಳ್‌ (ಕ್ರಿ). ಬಲಿಿನೀರ್ಗುಡಿ;: ಮೊಲೆಯೆಂಬ 
ಲಿಂಗಮಂ ಮುಟ್ಟಿಯಧರಾಮೃತವನೊಲಿದು ಬಳಿನೀರ್ಗೊಂಡ ತಬ್ಬಂದಲರೆ 
ಮೆಯ್ಕನಾದ (ತೇರಮು. 6-0). [ಬಳಿನೀರ್‌ ( < ಬಟ್‌ನೀರ್‌) ಕೊಳ್‌] 

ಬಳಿಬರು "ಬಲಿವರ್‌' ನೋ. 

ಬಳಿಭುಕ್ಕು 'ಬಲಿಭುಕ್ಕು' ನೋ. 

ಬಳಿಮಾರಿ (ನಾ). ವಂಶಕ್ಕೆ ಮಾರಕವಾದ ವ್ಯಕ್ತಿ : ಉಳಿದರ್ಗೀಯದೆ 
ತಾನೇ ಕಾಲಯಮನಂತತ್ಕುಗ್ರಮಂ ತಾಳ್ದಿದಾ ದಳಿವಾಯೇ ಬಳಿಮೂರಿಯ್ಯೈ 
(ಸೋಮೇಶ. ೬೪). [ಬಳ್ಳಿ (--ಬಟಕ್ಕಿ) + ಮಾರಿ] 

ಬಳಿಮುಖ 'ಬಲಿಮುಖ' ನೋ. 

ಬಳಿಯ "ಬಟ್‌ಯಂ' ನೋ. 

ಬಳಿಯಂ "ಬಟ್‌ಕಂ' ನೋ. 

ಬಳಿಯುಟ್ಟು "ಬಲಿಯಟ್ಟು' ನೋ. 

ಬಳಿಯುಣ "ಬಲಯ್ಮಿ' ಪರಾ. 

ಬಳಿಯಿಸು. ಬಳಿಸಂ (ಕ್ರಿ). ೧. ಕಸವನ್ನು ಗುಡಿಸಂವಂತೆ ಮಾಡು; 
ನೆಲವನ್ನು ಸ್ವಚ್ಛ ಮಾಡಿಸು. ೨. (ಬಣ್ಣ ಮೊದಲಾದುವನ್ನು) 
ಹಚ್ಚುವಂತೆ ಮಾಡಂ; ಹಚ್ಚಿಸು ; ಏಳಂ ರೇಗ್ಮ್‌ ಬಟ್ಟೆಯ ತುಂಡುಗಳ 
ಮೇಲೆಯೂ ಸಪ್ತರಂಜನದ ಏಳು ಬಣ್ಣಗಳನ್ನು .. ಬಳಿಯಿಸಿ 
(ಕ್ಕೋಶಿರು. ೨೪6). ಬಳಿಸು : ೧. ಹರಿಯ ದಾಸರಿಗಿನ್ನು ಸರಿಯುಂಟೆ 
ಎ. ಮಸಣಿಯಾ ಕೈಯ ಕಸ ಬಳಿಸುವರು (ಫ್ರರಂದ. ೦-0೪೫-೦). 

[ಬಳ್ಳಿ (ಬಟಕ್ಕಿ) + ಎ. ಇಸ್ಕು)] 

ಬಳಿರಿಪು "ಬಲಿರಿಪು' ನೋ. 

ಬಳಿವಟ, ಬಳಿವತ್ತ (ನಾ). ಒಂದು ಬಗೆಯ ತೆರಿಗೆ (?) : ಆ ಶಾಂಶಿ 
ಗ್ರಾಮದ ಸಿದ್ಧಾಯದ್ದ ಮೊದಲ ಹೊಂನೊಳಗೆ ಆಯ್ದು ಹೊಂನನು 
ಆವಳ ಸಮಸ್ತ ಬಳಿವಟಿ ನೋಡಿ (ಮ್ಮ 60. ೧೯೪೦.೩-೨೪; 1216). ಬಳಿವತ್ತ: 

ಪೊಅ್‌ಯಂಂ ಕೆಯುಂ ಪದಿರ್ಕ್ಕೊಳಂ ಭತ್ತಮುಂ 

ವಿತಾಸಲಂ ಬಳಿವತ್ತಮುಂ ಸಲ್ವದಂ (ಎಳೆ. 111, ನಂಜನ- ೦೮೩-೦೦; ೪77)- 
“ಬಳ್ಳಿ? ಪರಾ. [?) 

ಬಳಿವತ್ತ “ಬಳಿವಟ' ನೋ. 

ಬಳಿವರ್‌ "ಬಟ್‌ವರ್‌' ನೋ. 


ಬಳಿನೀರ್‌ 
ಬಳಿನೀರು 


ಒಕ್ಕ ಲೊಳೊನ್ದು 


ಬಳಿವರಿ 


ಬಳಿವರಿ (ಕ್ರಿ.) ಸಮಾಪಕ್ಕೆ ನುಗ್ಗು; ಹತ್ತಿರಕ್ಕೆ ಧಾವಿಸು ; ಚೆಲ್ಲಿದರೆ 
ಬಳಿವರಿದು ಚೌಪಟಮಲ್ಲ ಹೊಕ್ಕನು ಹೊಯ್ದು ಗದೆಯಲಿ ಫಲಿಸಿದನು 
(ಕುನ್ಮಾರ್ರೋ. ೬-೦). [ಬಳ್ಳಿ (ಬಟ್ಟಿ) --`ಪರ್ಮಿ] 
ಬಳಿವರು “ಬಲ್‌ವರ್‌' ನೋ. 
ಬಳಿವಿ (ನಾ). (?) : ವಿವಿಧಮಣಿಕಿರಣಚಯದಿಂದವನಿಪನಂ ಬಳಿದು ಕೊಟ್ಟ 
ನರ್ಥಿಜನಕ್ಕಾ ದಿವಿಜೇಂದ್ರಂ ಬಳಿವಿಯು ಮುಂತ್ರವಾದಿಯೆನೆ ನೆರೆದ. ಮಕುಟ 
ಬದ್ಧ ಸಮಾಜಂ (ಉಂತಿಫು- 00-00). 
[ಐ ಇದು “ಜಳವೆ ಇ ದಂಡ' 
ಬಳಿವಿಡಿ "ಬಲಿವಿಡಿ' ನೋ. 
ಬಳಿವೆಳಗು (ನಾ.) ಹತ್ತಿರದ ಬೆಳಕು : ಬಳಿವೆಳಗಿನ. . .ಬೆಳ್ವೆಳಗಿನ ಬೆಳಸಿನ 
ಸಿರಿಯೆನೆ: ತೊಳತೊಳಗಿದುದು ಮೂರ್ತಿ ಚಂದ್ರಪ್ರಭನಾ (ಕಣ್ಮುನು.- ೦೪೦ 
ಕ್ಶಾಪ್ಶ್‌)- [ಬಳ್ಳಿ (ಬಲಿ) + ಬೆಳಗು] 
ಬಳಿವೊರ್ದು (ಕ್ರಿ). ಸಮಾಪಿಸಂ : ಜೊತೆಗೂಡು : ರಾಹು ತೊರೆ 
ದೊಡನೆ ಶಶಿಯಂ ರೋಹಿಣಿ ಬಳಿವೊರ್ದಿದಂತೆ .. . ಸೇರ್ದೆಯೆನ್ನಯ 
ಬಳಿಯಂ (ಕಾಳುಂಶ, ೦೦೯-೦೮೫). [ಬಳ್ಳಿ (ಬಟ) + ಪೊರ್ದು,] 
ಬಳಿಶರೆ (ನಾ). ಒಂದರ ಹಿಂದೆ ಒಂದು ಬರುವ ಬಾಣ : ನೂಟುಶರ 
ದಲಿ -ಬಳಿನಿಶಿಖಿ ನಾನೂಜಅಅಲಿ ಬಳಿಶರಕೆ ಬಳಿಶರವಾಜುಸಾವಿರದಿಂದ 
ತಜಾದನು ಪಾರ್ಥನೆರಿಬಲವ (ಳುನ್ಮಾಗ. ೨-೦೪). 
[ಬಳ್ಳಿ (ಬಟಾ) + ಶರ] 
ಬಳಿಸರಳು (ನಾ). ಇ ಬಳಿಶರ : ಸರಳನೆಚ್ಚನು ಸರಳನಾ ಬಳಿಸರಳು 
ಮುಂಚಿದುದಾ ಸರಳ ಬಳಿಸರಳು ಮುಂಚಿದುದ್ದು (ಕುನ್ಮಾಳ. ೩-೦೪); 
ಬಳಿಸರಳೆ ಸಂದಾನದಲಿ ಬಳಿಕುಳಿಕಲಿನ ರಕ್ಕಸರ ಜವಪುರದೊಳಗೆ 
ಹೊಗಿಸಿದನು (ಕೊರರಾ. ೦-೧೦-೨೨) - 
[ಬಳ್ಳಿ (<ಬಟ್ಸ್‌) 3- ಸರಳು, (<ಸರಲ್‌,)] 
ಬಳಿಸಲ್‌ "ಬಲಿಸಲ್‌' ನೋ. 
ಬಳಿಸಲಿಸು (ಕ್ರಿ). ಹಿಂದೆ ಬರು; ಅನುಸರಿಸು ; ರಿಪುಜಾಲವನು ನೀ 
ಖಂಡಿಗಳೆ ಬಹೆವಾವು ಬಳಿಸಲಿಸಿ (ಕುನ್ಮಾರ್ರೋ, 6-೨೭). 
[ಬಳ್ಳಿ (ಓಬಬಕ್ಕಿ) 4 ಸಲಿಸು] 
ಬಳಿಸಾರ್‌, ಬಳಿಸಾರು (ಕ್ರಿ). ಹತ್ತಿರ ಬರು; ಸಮಿನಾಪಿಸು : ತುಂಬಿ 
ಕವಿವಾವ್ರುಮನಭ್ರಮೆ ಗೆತ್ತು ಕೇಕಿಮಂಡಳಿ ಬಳಿಸಾರ್ದು ನರ್ತಿಸುಗುಂ 
(6050. ೨-೪೭); ಅಕ್ಕಟಾ | ಎಂದೊಬ್ಬನಳಲಿ ಬಳಿಸಾರ್ದು . . . ಕರೆದಂ 
(ಉಲೂರೆ. ೪6-06೩). ಬಳಿಸಾರು : ಏನನೊ ನುಡಿಯಂತಲಿರುವಳೆದೇ 
ನೆಂದು ಬಳಿಸಾರಿ ಮೆಲ್ಲನೆ ಕೇಳು (ಇಂಕಾಶ. ೧೬೭-೨೪). 
[ಬಳ್ಳಿ (ವಬಟ್ಕಾ) + ಸಾರ್‌) 
ಬಳಿಸಾರು "ಬಳಿಸಾರ್‌' ನೋ. 
ಬಳಿಸಾಲು (ನಾ). ಅಕ್ಕಪಕ್ಕದ ಪಂಕ್ತಿ ; ಸಮಾನಾಂತರದ ಸಾ 
ಹರಗಬಲ್ಲೆನು ಬಿತ್ತಬಲ್ಲೆನು ಅರಿದು ಬಳಿಸಾಲುಗಳ ಹೊಡೆವೆನು 
(ಕವಳಾ. ೮-೧೯೪). [ಬಳ್ಳಿ (ಬಟ್ಟಿ) 4 ಸಾಲ್ಮೂ (ಎಸಾಲ್ಮ್‌)] 
ಬಳಿಸು "ಬಳಿಯಿಂಸಂ' ನೋ. 
ಬಳಿಸೇರು (ಕ್ರಿ). ಇ. ಬಳಿವೊರ್ದು : ಆ ವ್ರತಕ್ಕೆ ದಿ;ರ್ಫಾಯುವಾದ 
ನೀವು ಬಳಿಸೇರಿ ತಮ್ಮನ್ನು ಆದರಿಸಬೇಕೆಂದು ದೇವಿಯರು ಆಜ್ಞಾಪಿಸು 
ವರು (ಕಾಳುಂಕ. 3೯-೩). [ಬಳ್ಳಿ (ಬಟ) + ಸೇರ್ಕೊ (ಎಸೇಲ್‌)] 


ಎಂಬುದರ ಅಪಲಿಖಿತವಿರಬಹುದು] 


ಬಳಿಸೇವೆ (ನಾ). ಇ ಬಳಿಗೆಲಸ : ರಾಜಂಗೆ ಬಳಿಸೇವೆಗೆಯ್ವರೊಳು 
ನಚ್ಚಿನವರಾರು (ಕಾರಗಿ. ೦೩-೩೮೯). [ಬಳ್ಳಿ (ಬಟ) + ಸೇವೆ] 

ಬಳಿಹರ "ಬಲಿಹರ' ನೋ. 

ಬಳು (ನಾ). ಒಂದು ಅಳತೆ (?); ಮೂಡಣ ಹೆಗ್ಗಡ್ಡೆ ಅದಜ 


೬೩೩೧ 


| 


ಬಳೆ, 


ಮೇಗಣ ಕೊಡಂಗೆ ಎರಡಲಟಲ್ಲಿಯ ಮೂಡೆ ೨ ಬಂಣಟೆ ಮೂಡೆ 

೨ ಮುಂಡಿನ ಮಾಡುವ ಬಳು ಮೂಡೆ ೧ ಚಿಕ್ಕಬಿಟ್ಟುವ ಕೊಡಂಗೆ 

ಮೂಡೆ ೧ (ಎಇ. xxv, 0೦೬೨-೪೯; 1566). ([?] 

ಬಳುಂಕು "ಬೆಳ್ಳ್ಕು' ನೋ. 

ಬಳುಕಿಸು "ಬಳ್ಳಿಸು' ನೋ. 

ಬಳುಕು, “ಬೆಳ್ಳು,” ನೋ: 

ಬಳುಕು, “ಬೆಳ್ಳ” ನೋ. 

ಬಳುಕುನಡೆ (ನಾ). ತೊನೆಯುತ್ತಾ ನಡೆಯುವುದೂ : ಎಲಸಿತದ 
ವಿಭುವಿಂಗೆ ದಟ್ಟಡಿ ಬಳುಕುನಡೆ ಮೆಲ್ನಡೆಗಳಿಂಬಿವು ತಿಳಿವವರ ಮನಸಿಂಗೆ 
ಮಲ್‌ ತಾನಲ್ಲವೇ (ತೊರರಾ. ೦-೮೯೭). [ಬಳುಕ್ಕು (-ಬೆಳ್ಳ್ಯು) 4 ನಡ್ಮೆ) 

ಬಳುಕುನೀರು (ನಾ). ಒಂದು ಬಗೆಯ ತೆರಿಗೆ: ಕಳುವಡೆ ನಾರಡೆ 
ಬಳುಕುನೀರು ಊರಸಂತೆ ಮೊದಲಾದ ಹಲ ಉಪಾಧಿಗಳು ಸಹ . . . 
ಅನುಭವಿಸಿಕೊಂಡು (ae. 33-11, ೪೩೬೧೬; ಸು. 1471). ([?) 

ಬಳುಕುಮೈ (ನಾ). (ಒಯ್ಯಾರದಿಂದ) ತೊನೆಯಂವ ಶರೀರ: 
ಕೈಮುಗಿದ ಪ್ರಮದೆಯರ ಕಂಕಣಗಳಲುಗುತ್ತ ಕುಂಬಿಡುವ ಬಳುಕು 
ಮೈಗೆಚ್ಚರಿಕೆಯುಲಿಯೆ (ನುರರೇ. ೩೦-೪). 

[ಬಳುಕು (<ಬೆಳ್ಳು) + ಮೈ (<ವಮೆಯ)] 

ಬಳುವಟ್ಟೆ (ನಾ). ಕಾಡುದಾರಿ : ನಾಯಿಗಳ ಹಾಗೆ ಬಳುವಟ್ಟಿ ತಿರು 
ಗಾಡಿಕೊಂಡು ಇರುವುದು (ಕೂಳಿ. ೨೭). [ವ ಪಳುವಟ್ಟಿ] 

ಬಳುವಳ "ಬಳ್ವಳಂ' ನೋ. 

ಬಳುವಳಿ "ಬಟ್‌ಎಟ್‌,' ನೋ. 

ಬಳುವಳಿಕೊಡು 'ಬಟಾವಟ್‌ಗೊಡು” ನೋ. 

ಬಳುವಳಿಗೊಡು 'ಬಲಿವಲಿಗೊಡು' ನೋ. 

ಬಳುವೆ (ನಾ). (?) 2 ಸುಳಿದವಾರತಿ ಕರ್ಪರದ ಪ್ರಜ್ವಲಿಪ ಮಾಣಿಕ 
ದೀಖ್ತಿಗಳ ಪಸ್ರು[ಕಾಕಾಂ. ಬಲು]ಗಳವೆಗೂಳಿನ ಬಳುವೆಗಳಲುಪ್ಪುಗಳ 
[ಊಾ೫ಂ. ಬಳುವೆಯುಪ್ಪುರಶಿಯ] ಸೂಸಿಕೆಯ ಕಳಕಳದೊಳೊಪ್ಪಿ ದುದು 
ಪಾರ್ಥಿವನಿಳಯವು (ಕಣ. ೬-೩8-0೬); “ಭೀತರ ಸೋಂಕು ತೆಗೆ 
ಯಂವ ಒಂದು ವಿಧಿ” (ಕೊರಂ- ಕೋಶ) - [?] 

ಬಳ್ಳೆ. ವಳ್ಳೆ (ಕ್ರಿ). ೧. (ಮಾನವ, ಪ್ರಾಣಿ. ಪಕ್ಷಿ ಮೊದಲಾದಂವು 
ಶುರೀರಿಕವಾಗಿ ಅಥವಾ ವಯಸ್ಸಿನಲ್ಲಿ ಅಥವಾ ಮಾನಸಿಕವಾಗಿ) 
ವೃದ್ಧಿ ಯಾಗು; ವರ್ಥಿಸು: ಕೂಸಿಂಗೆ . - - ಎರಬ್ಮೂಟುತಿಂಗಳಿಂಗೆ 
ತಾಮ್‌ ಕಟದೊಡೆ ಬಂದ ನಂಟರೆ ನಡಪೆ ಬಳೆದೊಡೆ (ಕಠ್ಮಾಕಾ- ೭೬-೦೬); 
ಆ ಕಾಲದೊಳ್‌ ನಾನೆನ್ನ ಮಾವಂ ಶೊಂತಿಭೋಜನ ಮುನೆಯೊಳ್‌ 
ಬಳಿವಂದು (ಕಾಶರಾ. 0೦-006 5); ಆ ಕಪಿ ಶಾಂ ತಾಪಸರ ಸಮಿಾಪದೊಳೆ 
ಬಳೆದ ಕಾರಣದಿಂ ತತ್ತ್ವ ವೇದಿಯಪ್ಪುದಚಜಿಗೌಂ (ಕಂಠಕಂ. 0೪೩-೦೪); 
ಫಳರಸದಿ ಬೆಳೆವ ನವಶಾಳೀವನಂಗಳಿಂ ತನಿವಾಲನುಂಡು ಒಳೆವರಗಿಳಿ 
ಗಳುರ್ಕಿನಿಂ (8ಕುಕ: ಠೇ: ೨-೦೦); ಶಶಿ ಮೂಡಿ ಬಳೆದನುಗಸದೊಳು 
(೪6ಎ. ೪-೦೬೯). ೨. ಗಿಡ, ವರಗಳು ವೃದ್ಧಿಯಾಗು; ಸಸ್ಯಗಳು 
ಬೆಳೆ: ದೆಸೆಗಳಂ ತಡವರಿಸಿಕೊಳ್ವಂತೆ ಬಳಳ ಬಳೆದು ಸೊಗಯಿಸುವ 
ಪೆರ್ಮರಂಗಳಿಂದಂ ಅತಿಭಯಂಕರಾಕಾರಮಪ್ಪ ದ್ವೈೃತವನಕ್ಕೆ 
ಬಂದು «ಶಂಶಕಾ. ೬-೨೯ 5) ; ಬಾನುದ್ದಂ ಬಳೆದಿರ್ದ ಪೆರ್ಮರದ ತುಟ್ಟ 
ತುದಿಯ ಕೊಂಬನೆತ್ತಿ  ಟ್ಟುಯಾಸದಿಂದಂ (ಕಾರಕಾ€- ೪೬-೦೦) - 
೩. ಹಂಟಂ೦್ಬಿ : ಮೊಳೆ ; ಅಂಕಂರಿಸು : ವಿರೋಧಿಮದೇಭಮಸ್ತಕ 
ಸ್ಮಳಜಳರಾಶಿಯೊಳ್‌ ಬಳೆದ ನಿರ್ಮಳನಿರ್ವ್ರಣವೃತ್ತಟರೌಕ್ತಿಕಾವಳಿಯನೆ 
ತರ್ಪದು (ಕಂಠಠಾ- 90-9೬); ಎಳವೆಆ್‌ ಬಳೆಯದ ಗಗನಸ್ಮಳಿ (ಹಕು. 
೩-000). ೪. (ಭಯಂ, ಕೋಪ, ಆಶ್ಚರ್ಯ. ಅನುರಾಗ ಇತ್ಯಾದಿ 


ಬಳೆ, 


ಭಾವನೆಗಳಂ) ಉಂಟಾಗಂ; ಮೂಡು : ಬಗೆಯೊಳಗೆ ಬಳೆದ ಭೀತಿಯೆ 
ಮಿಗೆ ಭವದಾಸ್ಥಾನಭೂಮಿಯಂ ಪುಗುಗೆ (ಅದಿಫು- 09೨೨೨; ಆದ ಮುಳಿ 
ಸಿಂದಮಾಗಳ್‌ ಮೋದುವ ಬಗೆ ಬಳಿಯೆ (ಶಂಶಕಾ: ೨-೭೨) ; 
ಬಳೆದ' ಹೃದಯಾನುರಾಗದಿನಿಳೇಶನಾಗಳ್‌ ನಿಜಪ್ರಧಾನಂ ಪ್ರಜ್ಞಾಬಳನ 
ತನಯಂಗೆ ಮೇಧಾವಿಳನೆಂಬುಚಿತಾಭಿಧಾನವುಂ ತಾನಿತ್ತಂ (ಳುತುವೂ. 
೬-೨೦೬), ಆ ಮುಕುಂದನ ದಿವ್ಶನಾಮಪ್ರೇಮರಸಕಿದು ಸಿದ್ಧಿಯೆಂದೆನಲಾ 


೬೩೩೨ 


ಮಹಾಸ್ಥಾನದಲಿ ಬ[ಶಾಕಾಂ. ಬೆಳೆದುದು ಬೆಆಅಗು ಬಿಂಕದಲಿ (ಕುಪ್ಮಾಸ- | 


93-೬೩). ೫. (ಗಾತ್ರದಲ್ಲಿ) ಬೆಳವಣಿಗೆಯಂನಂ, ಬ ಹೊಂದಂ; ದೊಡ್ಡ 
ದಾಗಂ ತೋರವಾಗಂ : ನಿನ್ನನಾ ತನ್ವಿಯೆತ್ತಂ ಬಳೆದುತ್ತುಂಗಸ್ತನಂ 
ಮಹಣ್ಣಿರದೆ ಬಳಸಲ್‌ (60ಪು. ೪-೨0); ಎನಿತ್ತೆನಿತ್ತಂಬಂಜಪತ್ರನೇತ್ರೆಯಾ 
ಘನಸ್ತನೆಂಗಳ್‌ ಬಳೆಗಂಂ ಕಿರಾತೆಯಾ (ಕಾಮ್ಮಾವ, ೩8) : ಚೂಚುಕಂ 
ತರ್ಗಿದವು ನಾಭಿ ಪೊಜಪೊಣ್ಮಿ ತಸಿಯ ನಡುವುಂ ಬಳಿದುದು (ಕೆಂ. 
೪-00), ೬. ಪೈರಿನಿಂದ ತಂ೦ಬಂ : ಬಹುಪೋಷದಿಮ್ಮಾವಿನ 
ಸಹಕಾರದ ಸೊನೆಯ. ಸೋನೆ ಬಳೆಯಿಸೆ ಬಳಿಗುಂ ವಹಿ (ತಾಂತಿಫ್ಯ- 
0-೬೦) ; ಶಪೆಸಿದೆಮ್ಮೆ ಬಳಿದ ಕೆಯ್ಯಂ ಪೊಕ್ಕಂತೆ (ರರ್ಮಾಮ್ಮ.- 
೭-೪೩). ೭. ಎತ್ತರವಾಗು; ನೀಳವಾಗಂ; ಔನ್ನತ್ಯವನ್ನು ಹೊಂದು: 
ಬಳೆಯಲ್ಕಣ್ಣಿದುದಿಲ್ಲ ವಿಂಧೃಗಿರಿಯುಂ ತನ್ಮಾಜ್ಞೆಯಿಂದೊರ್ಮೆ ಮುಕ್ಕು 
೪ಸಲ್ಕಂಬುಧಿ ಸಾಲ್ವ್ವದಿಲ್ಲ (ಶೂಕಕಾ- 9-30) ; ಆವ ನೆಗಂ ಮತ್ಸಮಮ 
ದೆಂದು ಬೀಗಿ ಬಳೆದಂತಿರ್ಕುಂ ಜಿನಸ್ನಾನಪಾಂವನವಾ ನಿರ್ಜರನಿರ್ಜರೋ 


ಜ್ವಲಮಣಿ ಶ್ರೀಕಂದರಂ ಮಂದರಂ (ಕರೇ. ೦-೩೩) ; ಮಾಯಕಾಂತನ|2 


ಮೂಲಳಕ್ತಿಯ ತೋಲ್‌ನೆ ಬಳಿದು ತೋಣ್‌ಸಿದ-(ರೋಶತ. 00-೭೭) ; 
ಅಗಲಕೆ ಭೂಮಂಡಲ ಕಿಟ್‌ದುಬ್ಬಲೂ.ಮಿಗೆ ತಾಳದಷ್ಟದಿಕ್ಕೆಂದು ನಗುತಾಗ 
ಮೇಲಕ್ಕೆ ಬಳೆದೋಲು ಹೊಂಗೋಂಟೆ ಗಗನಮಂಡಲವ ಮುಟ್ಟಿ ಹುದು 
(6050. ೩-೪). ೮. ಉದ್ದವಾಗು ; ಲಂಬವಾಗು ; . ಚಾಚು: 
ಬಳೆದ ಜಡೆ ನಿಮಿರ್ದ ಬಳ್ಳಿಗಳೊಳೆ ವೆಣೆದಂ ವಿಷೋರಗಾನಳಾರ್ಚಿಗಳಿಂದ್ದ 
ಮಿಳಿರ್ದುವು (ಅಕ್ರ. ೦೪-೦೪) ; ವೆಗಲ್ವರಂ ಬಳಿದು ರಂಜಿಸುಗುಂ 
ಜಡೆಗಳ ಎಗೌಕ್ಷೆಯಾ (ಕಾರಂತ. ೬೬೯) ; ಬೋಳಾದ ತಲೆಯ ರೋಮಂ 
ಮೇಲೆನಿಸಿದ ಬೆರಲ ಮುದ ಸೆಳ್ಳುಗುರುಂ ಸಲ್ಲೀಲೆಯೊಳಿ ಬಳಿವ ತೆಜದಿಂ 
(ರರ್ತಿಕ್ಕು.- 9-90); ಬಳಿದೆಸೆದಿರ್ಪ ಸೆಳ್ಳುಗುರ ಮೆಯ್ವೊಳೆಪಿಂ ಮಿಗೆ 
ಪೆರ್ಮಿವೆತ್ತು ಕಣ್ಣೊಳಿಸಿದಳಾಕೆ (ಕ೩ಳಾ- ೬೯). ₹೯. ಹೆಚ್ಚಾಗು; 


ಅಧಿಕವಾಗು : ಬಳೆದ ತಮಮೆಂಬ ಕರಡಮಃ(?) ನಳವಲ್ಲದೆ ಸುಟ್ಟು 
ಕಿಡಿಸಲೆಂದು . . . ಅರ್ಕನುದಯಂಗೆಯ್ದಂ (ಳಾಠತಾ. «೩೦ ಶೂರ್ರಳ); 
ಅನಲಂ , . . ನೀಳ್ದು ಬಳೆದರ್ವಿಸೆ ಪರ್ವಿದನಾ ವನಾಂತಮಂ (ಶಂಶಕಾ. 


8-68) ; ದಿವದಿವಸಂಗಳಿಂ ಕುಂದುವುವಲ್ಲದೆ ಒಬಳೆಯವಾಯುವುಂ ವಪುವುಂ 
(98ರ. 3-೭೯); ಬೇಸಗೆಯಿಂದ ಬಳೆದ ಬಿಸಿಲಿನೊಳು ಬೆಂದು . . .ನಿಂದನು 
ಮರದ ನೆಳಲೊಳು (ಕ0ಬ- ೨-೩೨)- ೧೦. ಹೆಚ್ಚಿಸಂ; ಅಧಿಕಗೊಳಿಸು; 
ದೇವಮಾತೃಕವೆನನಿಪ್ಟ ಪೊಲಂ ನವಗಂಧಶಾಳಿಯಂ ಬೆಳೆವುದು ರಮ್ಮನಂದನ 
ವನಾಳಿ ವಿಯೋಗಿಜನಕ್ಕೆ ಬೇಟಮಂ ಬಳಿವುದು ನಾಡ ಕಾಡ ಬೆಳಸಿಂ ಬೆಳಸಾ 
ವಿಷಯಾಂತರಾಳದೊಳ್‌ (ಶಂಶರಾ. ೦-೩೪). ೧೦. ಹಬ್ಬು § 
ವ್ಮಾಪಿಸಂ ; ಹರಡು : ಕೆಯ್ವತ್ತಿ ನಿಂದಿರೆ ಪತ್ತಿತ್ತು ಸಮಸ್ತಧಾತ್ರಿ 
ವಳೆಯಕ್ಕೆಂದುಂ ದಿಶಾದಂತಿಗಳ್ಬರೆಗಂ ತಂದೆಯ ಕೀರ್ತಿಯೇಂ ಬಳೆದುದೋ 
(ಗರಾಯು- ೦-೦೨) ; ಸಕಲಲೋಕಂಗಳೊಳ್‌ ಶಿವಭಕ್ತಿ ಬಳವುತಿರ್ಪದು 
ದಿನದಿನಕ್ಕೆ (40. 6-೭) - ೧೨. ಅಭಿವೃದ್ಧಿಯಾಗಂ ; ಏಳಿಗೆ 
ಯನ್ನು ಹೊಂದು; ಪ್ರಗತಿ ಹೊಂದಂ : “ಬಳಿ-ಪ್ರವೃದ್ಥಾ, 
ಕಾಚಭೂಷಣೇ ಚ” (ಕಕುರಾ ) ; ಇಂಚೆಯ ಪಸವಿನ ಬಣದ ಕಳಿಂಚಿನ 
ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಂಚದೆ ಪಿಂಚದೆ ಬಳೆದಂ 


ಶ್‌ 
೦ 


90 


ಬಳ್ಳೆ 


ಎರಂಚಿಯ ಕೆಯ್ದಿಡಿಯವೊಲಾದುವಾ ನಾಡೂರ್ಗಳ (ಶಂಶರಾ: 6-೩0) ; 
ಪೆಣ್ಣ ಪೆತ್ತವರ ಬಳಗ ಬಳೆವುದು ಬೇಗ ಪೆಣ್ಣ ಪೆತ್ತವರು ವೆರ್ಚುವರು 
(ಹರಣ. 8-೪). ೧೩. ನೆರವೇರು ; *ನಡೆ : ಬೆಳೆದುದು ಹಿಮವರ್ಷದೆ 
ರಾತ್ರಿಳತೆಯೆನಲ್‌ ಬಳೆದುವಿರುಳ್ಳಳೊಳ್‌ ಸುರತಂಗಳ* ಬಳೆದುವು ದಂಪತಿ 
ಶತದೊಳ" ಬಳಿವಿನೆಗಂ ಮದನನಾಜ್ಞೆಯುಂ ಭುಜಬಲವಮಖುಂ (8ಗವಿ: 
ಎಲೆ ಸಖಿ, ನಿನಗೆ ಸುಖಮಜ್ಜನ ಬಳೆಯಿತೆ? (೫ಳುಂತ. 
8೦-೦೫). ೧೪. ಸಂಪಾದಿಸಂ ; ಪಡೆ; ಹೊಂದು : ಇಳಿ 
ಯೊಳಿದ ಹೇಳುವರ ಕೇಳ್ವರ ಬಳಗವಾಕ್ಷಣ ಪುಣ್ಮರಂಶಿಯ ಬಳೆವುದೆಂಬು 
ದನೆಅ*ದಂ ಭಾರತಕೃತಿಯ ಹೇಳುವೆನು (ಸುರರ: ೦-೨೮)- ವಳ್ಳೆ ; 
೨. ಎಬ್ಬದಿನ್ಹರುಂ ನರಮೊಕರಮನೊಡೆದೊಡೆಪ್ಪಡೆತ್ತದು ಪುಣಿಸೂರ್ಪ್ಪೊಲ 
ನೆಲ್ಲುಪಾಣ್ಮಿಯು ವಳೆವದು (ಮೈ60. ೦೯೩೦: ೩೬-೮; 8ನೆಯ ಕತ). 

ಬಳಿವಳೆ (ದ್ವಿರುಕ್ತಿ) : ತನ್ಮಹಾತಿಶಯವಿಶುದ್ಧಗರ್ಭಾವಾಸದೊಳಾ 
ಸಮಸ್ತಗುಣನಿವಾಸಂ ನೆಲಸಿ ಬಳೆವಳೆಯೆ (ನರ್ರಫು- ೦೩-೬೫ ವ). 

p 'ಒಳೆ' ಮತ್ತು “ಬೆಳೆ' ಎಂಬ ಎರಡಂ ಧಾತುಗಳ ಬಗ್ಗೆ 
ಕನ್ನಡದಲ್ಲಿ ಪೂರ್ವಕವಿಗಳಂ, ವಿದ್ವಾಂಸರು ಅನುಸರಿಸುತ್ತಿದ್ದ 
ಒಂದು ಪದ್ಧತಿಯಿದ್ದಂತೆ ಕಾಣುತ್ತದೆ. ಕೇಶಿರಾಜನಂ-“ಬೆಳೆಯೆಂಬ 
ಧಾತು ಸಸ್ಕಾವಳಿಯೊಳ್‌ ಬಳೆಯೆಂಬ ಧಾತು ಮಿಕ್ಕೆಡೆಯೊಳ್‌ 
ಸಂಗಳಿಕುಂ” ಎಂದು ಹೇಳಿದ್ದಾನೆ. ಅದೇ ಅಭಿಪ್ರಾಯವನ್ನು 
“ಕರ್ನಾಟಕ ಸಂಜೀವನಂ' ಎಂಬ ನಿಘಂಟಿನ ಕರ್ತೃವಾದ ಶೃಂಗಾರ 
ಕವಿಯಂ “ಅಚರಂಗಳಲ್ಲಿ ಬೆಳೆದುದು ಬೆಳಸೆನಿಕ್ಕುಮಾ ಸಚರನರರಲ್ಲಿ 
ಬಳೆದಂ ಬಳವಿ ಬಳವಿಗೆ ರುಚಿರಮಕ್ಕೂಂ” ಎಂದಂ ವಿವರಿಸಂತ್ತಾನೆ. 
ಶೃಂಗಾರಕವಿಯ " ರುಚಿರವಂಕ್ಕೂಂ” ಎನ್ನುವ ಶಬ್ದ ಗಮನಾರ್ಹ. 
ಆದರೆ ಈ ಎರಡು ಶಬ್ದಗಳ ನಡುವೆ ಇದ್ದಿರಬಹುದಾದ ವೃತ್ಕಾ 
ಸವು ಬಹುಕಾಲದ ಹಿಂದೆಯೇ. ಅಂದರೆ ವಡ್ಡಾರಾಧನೆ ಮತ್ತು 
ಪಂಪಭಾರತಗಳ ಕಾಲದಿಂದಲೂ ವಂರೆಯಾಗಿರಬೇಕು. ಆದರೆ 
ಕೇಶಿರಾಜನ ಹೇಳಿಕೆಯನ್ನೂ ಗಮನದಲ್ಲಿಟ್ಟುಕೊಂಡು "ಬಳೆ' ಮತ್ತು 
“ಬೆಳೆ' ಉಲ್ಲೇಖಗಳನ್ನು ಬೇರೆಬೇರೆಯಾಗಿ ಕೊಟ್ಟಿದೆ. “ಬೆಳ್ಳೆ? 


0೪-0೬) ; 


ಪರಾ. (ದೇ.೫ ತುಳು. ಬಳಂಪುನಿ] 

ಬಳ್ಳೆ. ವಳೆ (ನಾ). ೧. ವರ್ತುಲ; ಮಂಡಲ; ವೃತ್ತ: 
“ಅಗ್ಲಿ ವಳೆದೆಣ್ಣೆ', "ಬಳಸ್ಕ', "ಬಳೆಗಣ೯' ಪರಾ. ೨. ಕೈಗೆ 
ತೊಡುವ (ಗಾಜು. ಚಿನ್ನ ಇತ್ಕಾದಿಗಳ) ವರ್ತುಲಾಕಾರದ 
ಆಭರಣ ; ಕಂಕಣ: “ ಬಳೆ-ಪ್ರವೃದ್ಧೌ, ಕಾಚಭೂಷಣೇ ಚ ” 
(ಕರುರಾ) ; ಬಳೆಯ ಪೇಜನಾನೆ ಮೆಟ್ಟಿಗತೆ' ನುರ್ಜುನೂಆಪ್ಪ 


ನಮವುಂಕಿ (ಕಂಕಠಾ. 6-೭೬ 5) ; ಬಳೆಯೆ ಸರ್ವವಿಭೂಷಣಕ್ಕೆ ಮೊದಲೈ 
(ಸೋಮೇಕೆ. ೦೪) ; ಕಿಣಿಕಿಣಿಕಿಣಿರೆಂಬ ಕರದ ಕಂಕಣ ಬಳೆ (ಶೃರಂಠ. 
೨-೬೨-೨): ೩. ಕಾಲಿನಲ್ಲಿ ಧರಿಸುವ ಕಡಗ: `ಕಾಲ್ಬಳೆ' ಪರಾ. 
೪. ತೋಳಿಗೆ ಧರಿಸುವ ಆಭರಣ; ತೋಳು ಬಂದಿ; ವಂಕಿ; 
ತೊಟ್ಟು ತೀವಿ ಬಳೆಯಂ ನಿಡುದೋಳ್ಗಳೊಳ್‌ (ಕಾವ್ಮಾನ: ೩೭೨) : ಖವ 
ಖವಿಸುವ ತೋಳ ಬಳೆಯ ಕುವಲಯುನೇತ್ರೆಯರೆಸೆದರು (ಕಂಠಿ. 
3೪-9೩). *ತೋಳ್ವಳೆ' ಪರಾ. ೫. ಗಂಟಲ ಮೂಳಿ,-ಎಲುವು: 
ಪಗೆವರ ಗಂಟಲ ಬಳೆಯನೊಡೆದು ಕಳೆವುದನನುಕರಿಸುವಂತೆ ತೀವಿ ತೊಟ್ಟ 
ಮುಂಗೈಯ ಬಳೆಗಳನೊಡೆದು (ಶಂಶಳಾ. 6-ಂ00 5). ಹಓ. ಕತ್ತಿನ 
ಸುತ್ತಲೂ ಇರುವ ವಳಯಾಕಾರದ ಮೂಳೆ ; ಕರಿಗಳ ಗಡಣ ಕೆಡೆದವು 
ಮಸ್ತಕದ ಬಳೆ ಹಟ್‌ದು ಕಳಚಿದವು (ಕುವ್ಮಾರ್ರ್ರೋ. ಓಂ%- ಶಂ. ೨೮೨-೩) ; 
ಮತ್ತೆ ಕೊರಳಾ ಬಳೆಯೊಳು ಬಳೆಯಂತೆ ತಿರಿನಿಸಿ ರಾಯನ ತಲೆದೂಗಿ 
ಸಿದರು ಗಾಯಕರೆು (658. ೦೨-೪೬). ಮ. ಪರಿಧಿ ; ವಲಯಂ; ಸುತ್ತು; 


ಒಳ್ಳೆ 


ತಲೆ ತಿರುಗಿ ತುಟಿಯೊಣಗಿ ಕಂಗಳ ಬಳೆ ಮರಳಿ ಬಸವಳಿಯೆ ಸುರೆಭಿ ತೊಲ 
ಗಿಸಿದನಾ ರಥವನು (ಳುತ್ಮಾರ್ರೋ. 3-42. ೮. ವರ್ತುಲಾಕಾರದ ಒಂದು 
ಬಗೆಯ ಆಯುಂಧ : ಚಕ್ರ : "ಪಾಯಿಂಬಳೆ' ಪರಾ. ೯. ರಥ. 
ಬಂಡಿ ಮೊದಲಾದುವುಗಳ ಚಕ್ರದ ಹೊರಭಾಗಕ್ಕೆ ತೊಡಿಸುವ 
ಕಬ್ಬಿಣದ ವರ್ತುಲಾಕಾರದ ಸಾಧನ, - ಕಬ್ಬಿಣದ ಪಟ್ಟಿ : ಜೋಲ್ವ 
ಬಳ್ಳಿಗೊಂಬಿನ ಬಳೆ ತೋರೆಗೊಂಬಿನ ನೊಗಂ ನಿಡುಗೊಂಬಿನ ಮೂಂಕು 
ಕಣ್ಣೆ ಚೆಲ್ವೆನೆ ನಡೆತಂದುವಂದಸುಗೆಯೆಂಬ ನೆಗಟಿಕ್ತಿಯ ತೇರ್ಗಳಿತ್ತಲುಂ 
(ಳಬ್ಮ. ೨೦೩) : ಕೀಲಚ್ಚು ಬಳೆ ಮೊಳೆಯನಾರೈ ದು ಸಿಂಧಮಂ ನೆಗಪಿ 
... ಸೂತನಿದಿರಾಗಿ ತಂದಿರಿಸಿದ ತೇರ ತೇಜಗೆ ನಮಿಸುತ (ಕಂಪು. 96-8೩): 
ಮೊಳೆ, ಕೊಂಡಿ, ಬಳೆ ಮುಂತಾದ ಸಾಮಾನು ಕಮ್ಮಾರರು ಮಾಡುತ್ತಾರೆ 
(ಕುಂಬಿ. ೪-೦೦6). “ನೇವ್ಮಿ? ಪರಾ. ೧೦. ಆನೆಯ ಕೋರೆಗಳಿಗೆ 
ಅಥವಾ ಎತ್ತು ಮುಂತಾದ ಪ್ರಾಣಿಗಳ ಕೊಂಬುಗಳಿಗೆ ತುದಿಯಲ್ಲಿ 
ತೊಡಿಸುವ ಅಲಂಕಾರದ ಸಾಧನ ; ಅಣಸು : ಇದಿರಾದರಿಭೂಪಾಲರ 
ಮದದಾನೆಯ ಕೊಂಬಿನೆಸೆವ ದಂತದ ಬಳೆಯಂ ಬಿದುವಿನ ಮುತ್ತಿನೆ 
ಹಾರಮನೊದವಿಸಿ ಜಯಖರಿಗೆ ತುಡಿಸುವಂ ನರೆಸಿಂಗಂ (ಸೂಕ್ತಿಸು. ೦-೦೬) . 
*'ಬಳೆವೋಗಂ' ಪರಾ. ವಳ್ಳೆ : ೧೧. (ಕುದಂರೆಯ ತುಂಟುತನ 
ವನ್ನು ತಡೆಹಿಡಿಯಲು ಕಟ್ಟುವ) ಸೊಂಟಪಟ್ಟಿ ; ತಂಗುಪಟ್ಟಿ : 
“ವಳೆಯೆನಲ್‌ ಕುದುರೆವಳೆಯಂ” (ಕ್ಮನುಂ- ೪೨). 
ಬಳೆಯಾಕೆ (ಬಂಗಾರದ) ಕಂಕಣ ಇತ್ಯಾದಿ ಆಭರಣಗಳ 

ನ್ನಿಟ್ಟು ಒಲಿಸಿಕೊಂಡವಳು ; ಬಂಗಾರದವಳಂ : ತೊಲಾಪುರುಷ 
ಸಂನ್ತರನ ಬಳೆಯಾಕೆ ತಮ್ಮಬ್ಬೆಯ ಸನ್ಮಾ x» ಳುತ್ತಂ ಈ ಕಲ್ಲ 
ಬಸದಿಯುಂ ಒನ್ನು ದೇವಾರಮುಮಂ ಮಾಡಿಸಿದಳ (ಎಕ. ೪111, ನಗರ. 
೪೩-೬; ಸು. 950). [ದೇ.8 ತಮಿ. ವಳ್ಳಿ, ವಳ್ಳೆಯಲ* ; ಮಲ. ವಳ, 
ತೊದ. ಪಳ್‌; ಕೊಡ. ತುಳು. ಬಳೆ] 

ಬಳ್ಳೆ 'ಬಲ್ಕೆ' ನೋ. 

ಬಳೆಕಣ್‌ 'ಬಳೆಗಣ್‌” ನೋ. 

ಬಳೆಗ (ನಾ). (?) : ಪುತ್ತೂರುಡೆ ಶಿವಮಾರಮ್ಮಂ ದುಣ್ಣಗೆರ್ಗ್ಗಂ ನಲ್ಲ 
ತ್ತೂರೊಡೆ ಒಗ್ಗಮನೆ ಬಳೆಗಮುಂ ಅಯ್ದೂಮು್ಬ ಮೆದಕಟನಿಯು 
ಎಟ್ಟೂಮು್ಪಿ ಬಾಳಿ ತೊಟ್ಟಪಟ್ಟು ಬ್ರಹ್ಮದೇಯಂ ಕೊಟ್ಟೋದು 
(ಎಳ, 2. fod. ೨೩೧-೪ ; ಸು. 800 ?). [?) 

ಬಳೆಗಣ್‌, ಬಳಿಕಣ್‌ (ನಾ). ೧. ಒಳಭಾಗದಲ್ಲಿ ವೃತ್ತಾಕಾರವಾದ 
ಬಳಿಯ ರೇಖೆಯಂಳ್ಳ ಕಂದಂರೆಯ ಕಣ್ಣು: ಬಳೆಗಣ್ಣೆಂಬಲ್‌ ಪಾಯುಂಬಳಿ 
ಯಂದದ ಬಿಳಿಯ ರೇಖೆ ಕಣ್ಣೊಳ್‌ ಶತೋಜಲ್‌ ಬಳಸಿರೆ ಲೋಚನಯಂಗಳಂ 
ಬಳೆಗಣ್ಗ್ಣಾದಂದು ಶುಭದಮೊಂದಳೊಳಶುಭಂ. (ಅಕ್ಕಶಾ- ೨-೩೬). 
ಬಳೆಕಣ್‌ : ೨. ಸಂತ್ತಲೂ ಹಳ್ಳ ಬಿದ್ದಿ ರುವ ಕಣ್ಣು ; ಗುಳಿ 
ಗಣ್ಣು (2) : ಬಳಿಕಣ್ಬಿರ್ದುವು ಕಣ್ವ ಯು ಔಯಾಯ್ದೆ ಬರ್ಜಿಯಳಿಪು 
ವೆತ್ತುದ [ಟ”]ಮೋಪಿನೆಗಂ ಬಳಸಿ ಬಲವಂದು. ನೋಡುವಯೆಳವೆಂಡಿರನವ 
ರೊಳಜ್ಜ ನಿನಗೇಕಜ್ಜ೦ (೪ಫು. ೨-೯3). [ಬಳೆ * ಕಣ್‌] 

ಬಳೆಗಳೆ (ಕ್ರಿ). ಗಂಟಲ ಮೂಳೆಯನ್ನು ನೆಗ್ಗು : ಕುಳಿಯೊಳಿಕ್ಕುವ 
ಮುದುಡಿ ಮಚ್ಚಿ ಮುಗ್ಗುವ ಮುಳ್ಳಿವ ಬಳೆಗಳವ ಹೋಳ್ವ ಸೀಳ್ನಾಅ 
ಸುವ ... ಕೋಳಾಹಳೆದೆೊಳಾ ರೌಶವಂ ಭಯಂಕರವಾದುದು 
(ಸಿದ್ಧರಾ- 4-೨೪). [ಬಳ್ಳೆ -- ಕಳ್ಳೆ) 

ಬಳೆಗಾತಿ (ನಾ). ಮಾರುವವಳಂ : ಬಳೆಗಳ ಕುಜುಹು 
ಕಂಡುದು ವೀವೇನು ಬಳೆಗಾತಿಯರೊಯೆಂದಳೊಲೆದು 

[ಬಳ್ಳೆ ೬ - ಕಾತ್ಮಿ] 


ಬಳೆಯನ್ನು 
ಚಿತ್ರ (ಭರತ. 
೪೨-೨೦), 


ಬಳೆಗಾರ “ಬಳೆಗಾಅ' ನೋ. 


೬೩೩೩ 


ಬಳೆದೊಡಿಸು 


ಬಳೆಗಾರ್ತಿ (ನಾ). = ಬಳೆಗಾತಿ : ಮಾಲೆಗಾರ್ತಿ, ಬಳಿಗಾರ್ತಿ, ಗೆಲ್ಲಗಾರ್ತಿ 
(ರಾತಾಕೂ. ೦೪೯ ಉರಾ) ; ಮಾಲೆಗಾರ್ತಿ , , . ಜುಲಗಾರ್ತಿ, ಒಳಿಗೂರ್ತಿ 
(ಕಮರ: ೨೦೪ ಶ್ರಯೋ). ([ಬಳೆಗಾಣ + -. ತ್ಶಿ(-ಆ - ಇತ್ತಿ)] 

ಬಳೆಗಾಅ. ಬಳಗಾರ, ಬಳಗಾಅ. ಬಳೆಗಾರ (ನಾ). ೧. ಬಳೆಯನ್ನು 
ಮಾರುವವನು : ಹರಿಬಲರಲ್ಲಿಂ ತಳರ್ದಾದರದಿಂ . . . ಬಳೆಗಾಅರ 
ತಂಬುಲಿಗರ ಮುಣಿಗಾಅಆರ ಗಂದಿಗರಾಪಣಂಗಳೊಳ್‌ ನಡೆತಂದರ* (ಇಗ2. 
೬-೧೪) ; ಎಳವೆರಲ್ಲಳ ಚಿಟುಕೊತ್ತಿ ಕೈದೊಡಿಸುವ ಬಳೆಗಾಅರಿರ್ದರಿಕ್ಕೆಲದಿ 
(ಕೋಡತ. ೩-೨೩). ವಿ. [ಜೈನ] ಒಂದಂ ವಂಶದ ಹೆಸರು ; ಓ 
ಶ್ರವಣರ ಪಂಗಡಗಳಲ್ಲಿ ಒಂದಾದ ಬಳಗಾರಗಣದ ಗುರುಗಳನ್ನು 
ಹೊಂದಿದ ಒಂದು ವಂಶವೆಂದು ಒಂದು ಅಭಿಪ್ರಾಯವಿದೆ : 
ಬೆಳುಗರೆನಾಡೊಳ್‌ ಪುಟ್ಟಿದ ಬಳೆಗಾಅರ ಕುಲದೊಳಿಅಕಿದಜಿತಶಾಸನಮಂ 
ಬೆಳಗುವ ಚಕ್ರೇಶ್ವರಮಂಡಳೇಶ್ವರಂ ಬೆಸಸೆ (686. ೦೪೪). ಬಳೆಗಾರ: 
೨. ಶ್ರೀಮತ್ವಶ್ಯಕುಲತಿಲಕಂ ಬಳಗಾರಮುಹೋದಧಿ ಕುರುಳಕಾಮಸೆಟ್ಟಿ 
(3944. 1೫ -. 1. ೬೦-6; 991) ; ಬಡಗಲು ಬಳಗಾರ ಬಳಿಯವರ ಗಡಿ 
ಯಿಂದಂ (೩18. 1x — i, 99-04; 1401). ಬಳಗಾಜಿ : ೩. ಒಂದು 
ವಂಶದ ಹೆಸರು ; ಬಳೆಗಾರರ ವಂನೆತನ : ಬಳೆಗಾಆರ ಕೋಕರಂ 
ಪುನುವಲವಳ್ಳಿಯಲಿಟ್ದು ಪುಯ್ಮಲಂ ಪರಿದು ಮಾರ್ಬ್ಬಲಮಂ ತಳ್ತಿಆ್‌ದು 
ಸ್ವರ್ಗಾಲಯಕೆ ಸನ್ಮಂ (ಎಳ. ೪11: ತೊರಣ. ೩೩೦-೬: 979). ಬಳೆಗಾರ: 
೧. ಬಳೆಗಾರ ಮಣಿಗಾರ ಬಿಚ್ಚೋಲೆಯನ್ನು ಮಾರುವರು (ನರ. 
3-೪೭); ಬಳಿಗಾರಸೆಟ್ಟಿ ಹೋಗಯ್ಯ ನನ್ನ ತವರಿಗೆ (ಕಾಠರ- ೬6); ಬಳೆಗಾರನ 
ಅಂಗಡೀಲಿ ಬಾಳೇಹಣ್ಣು ಸಿಕ್ಕೀತೇ? (ಗಾರ). [ಬಳ್ಳೆ 3--ಕಾಣ] 

ಬಳೆಗಾಆಂಕೆ (ನಂ). ಬಳೆಯನ್ನು ಮಾರುವ ಉದ್ಯೋಗ : ಓಲೆಕಾಣಾಕೆ. 
ಕಂಚಗೂಜಾಕೆ, ಬಳೆಗಾಜಾಕೆ (ಕರ್ಮಾಮ- ೪೩೦ ನ್ಮಾಲ್ಶಾ)- (ಬಳೆಗಾಅ “+-tೆ] 

ಬಳೆಗೈ (ನಾ). ಬಳೆಗಳನ್ನು ಧರಿಸಿದ ಕೈ : ಬಳೆಗೈಯೆತ್ತಿ ಬಗಸೆಗಣ್ಗಳ 
ಕೋಮಲೆಯರ್ಪಾಟ್‌ಸುತೀಕ್ಷಿಪ ಕಡೆಗಣಕ್ಕಿಳಗೆಸೆದುವು (॥ಯಳಾ- ೦-೪0) - 

[ಬಳ್ಳೆ -ಕ್ಟೈ (ಕೆಯಾ) : 

ಬಳೆಗೊಯ್‌ (ಕ್ರಿ). ಕೊರಳ ಸುತ್ತಲೂ ಇರುವ ಮೃದ್ವಸ್ಥಿಯಂನ್ನು 
ಕತ್ತರಿಸು : ಊರುಂ ಮೂಳೆಯಂ ತಿಂಬಗುರು ಪಯಗರಿಯ ತನಿಗೊಂಬಂ 
ಬಳೆಗೊಯ್ಮಲ್‌ ಪೂಣ್ಣು ತುದಿಯೊಳೋಡಿ ಪೋಪ ಭೀರುವಪ್ಪ ಪಣದ 
ಕಾಜನಂತೆ (ಕಾಂತಿಜ್ರಿ- ೮-೪೯ ವ). [ಬಳ್ಳೆ *ಕೊಯಂ"] 

ಬಳೆಗೋ (ಕ್ರಿ). ೧. ಬಳೆಯನ್ನು ತೊಡಿಸಂ, - ಹೊಂದಿಸಂ. ೨. 
(ಆಲಂ) ಸೋತು ಹೋಗು; ಸೋಲೊಪ್ಪು : ತಗಯಲ್‌ ಜೈಮಿನಿ 
ತಿಪ್ಪಿಕೊಣ್ಣು ಪರಿಯಲ್‌ ವೈಶೇಷಿಕಂ ಪೋಗದುಣ್ಣಿ ಗೆಯೊತ್ತಲ* ಸುಗತಂ 
ಕಡಂಗಿ ಬಳೆಗೋಯಲ೯ ಕಕ್ಷಪಾದಂ . . , ತೂಳ್ಮಿತು ಗೋಪಣನ್ಹಿ ದಿಗಿಭ 
ಪ್ರೋದ್ಭಾಸಿ ಗಂಧದ್ವಿಪಂ (ಎಕ. 11, ೬೯-೪೪; ತು. 1100). ೩. ವಶಪಡಿಸಿ 
ಕೊಳ್ಳು ; ಹತೋಟಿಗೆ ತರಂ: ಬಳೆಗೋದುದು ಕೀರ್ತಿದಿಶಾಕಳಭಂಗಳ 
ನಿಗ್ಗ ವರಿಗಳೊಳ್‌ ರಿಪುಕಾಂತಾವಳಿಯೊಳ್‌*್‌ ಭವತ್ಮ ತಾಪಂ ಬಳೆಗಳೆಯಿಸೆ 
ತಾನದಕ್ಕೆ ಮಚ್ಚರಿಸುವವೋಲ್‌ (ಯಶೋಶ, ೩-೪). [ಬಳ್ಳಿ *-ಕೋ,) 

ಬಳೆತೊಡಿಸು *ಬಳೆದೊಡಿಸಂ' ನೋ. 

| ಬಳೆತೊಡು 'ಬಳೆದೊಡು' ನೋ. 

ಬಳೆದೊಡಿಸು, ಬಳಿತೊಡಿಸು (ಕ್ರಿ). ೧. ಕೈಗೆ ಬಳೆಗಳನ್ನು ತೊಡಿಸಂ. 
೨. ವೇಶ್ಯೆಯನ್ನು ತನ್ನವಳನ್ನು। ಮಾಡಿಕೊಳ್ಳುವ ಮೊದಲು ಕೈಗೆ 
ಬಳಿತೊಡಿಸುವ ವಿಧಿಯನ್ನು ಆಚರಿಸಂ : ಪೆಜರ ಪೆಂಡಿರ್ಗೆ ಬಳೆದೊಡಿ 
ಸುವ ಪೆಂಡಿರಂ ಕೊಟ್ಟು ಮಾನ್ಕಂಬಡೆವ . . . ಕಟ್ಟೆಗ್ಗರಂತೆ (ರರತೀರ್ಕು. 
೪-0೬೫; ಬಳೆದೊಡಿಸಲೆಂದು ಸುದತಿಯ ಕೆಳೆಯನದೊರ್ವಂ ಕರಕ್ಕೆ ಕೆಯ್ನಾಡೆ 

| (೧0೪. ೪-04೪). ಬಳೆತೊಡಿಸು ; ೩. ಚೊಚ್ಚಿಲುಗರ್ಭಿಣಿಯಾದವಳಿಗೆ 


ಜ್ಜ 


ಅ 


ಬಳೆದೊಡು 


ಏಳನೆಯ ತಿಂಗಳಲ್ಲಿ ನಡೆಸುವ ಸೀಮಂತಸಮಾರಂಭವನ್ನು ಆಚರಿಸು: 
ಆಗ ನಾನು ಚೊಚ್ಚಿಲ ಬಸಿರು. . . ಬಳೆತೊಡಿಸುವ ಶಾಸ್ತ್ರಮಾಡಿ ನಮ್ಮ 
ತಾಯಿ ನನ್ನನ್ನು ಕಳಿಸಿದರು (ಕುಂಕುನು. 6೭). [ಬಳ್ಳೆ --ತೊಡಿಸು] 
ಬಳೆದೊಡು, ಬಳೆತೊಡು (ಕ್ರಿ). ೧. ಕೈಗೆ ಬಳೆಗಳನ್ನು ಹಾಕಿಕೊಳ್ಳ: 
ಎಳೆಯಂ ಕೋಳ್ಪೆಟ್ಟುಂ ಮುಂ ಬಳೆದೊಟ್ಟುಂ ಮುಟ್ಟುಗೆಟ್ಟುವಿರ್ದೀಗಳ* 
ಬಳ್ತಳನೆ ನುಡಿದಪುದೆ.: (ಶಂದಥಾ. 0೨-0೩೭): ಗಂಡುಗೆಟ್ಟು ಬಳೆದೆ ಟ್ಟು 
ಬೃಹನ್ನೆಳೆಯಾಗಿ  ಪಾರ್ಥನಿರ್ದಿರವುಮೆನಲ್ಕೆ ಪಾರ್ಥನದು ರಂಭೆಯ 
ಶಾಪಮೊ ತನ್ನ ಪಾಪಮೋ (/ರಾಯಖ. ೩-೩೦) ; ಕ್ರಿಯಾಸಮಾಸಕ್ಕೆ - 
ಬಳೆದೊಟ್ಟಂ ; ಕೆಳೆಗೊಂಡಂ (ಕಮುರ. ೦೬೩ ಪ್ರಯೋ) ; ಹಲವು ಬಳೆಗಳ 
ಕೈಯೆ ಘಲಫಲಿರೆನುವುದು ಒಂಟಿ ಬಳಿದೊಟ್ಟಿ ಕೈ ಮೌನಿ (ಇಂತಾಶ. 
300-೯೦). ಬಳೆತೊಡು : ೧. ನಿನ್ನಯ್ಯನೇಂ ಬಳೆತೊಟ್ಟ ನಟ್ಟುವನೊ-? 
ದಿಟ್ಟನಿಂದೆಂದಾಜೊಡಂ ಪಂದೆ ಪುಟ್ಟುವುದೆ?  (ಕಶ್ರಾಂಗ, 60-೨೦೯೮). 
೨. (ಆಲಂ) ಸೋಲನ್ನು ಒಪ್ಪಿಕೊಳ್ಳು : ನಾನೇನು ಬಳೆತೊಟ್ಟು 
ಕೂತಿಲ್ಲ (ಕಂ)- [ಬಳ್ಳೆ--ತೊಡ್ಕು] 
ಬಳೆದೋಳ್‌ (ನಾ). ಬಳೆಯ ಆಕಾರದ ಅಭರಣವನು 
ತೋಳು : ವನಲಕ್ಷ್ಮಿಗೆ ಸಕಲವಿಲಾಸಿನಿಯರ್‌  ಬಳೆದೋಳ್ಳಳಿಂದೆ 
ಚಾಮರಮಿಕ್ಕಲ? (106. ೨-೪೮6); ನವನರ್ತನದ ಹಸನಿಗಂ ಬಳೆದೋಳ 
ಭಾಗ್ಯನಿಧಿ ಹುಲಿಯುಗುರೆ ಸುಲಭಿಗ೦ (2ಸರ. ೦-೧೩೦). [ಬಳ್ಳೆ --ತೋಳ್‌) 
ಬಳೆಮುರಿ (ನಾ). ಒಂದು ಬಗೆಯ ಸಕ್ಕರೆ : ರೊಟ್ಟಿ ಸಕ್ಕರೆ ಬೆಲ್ಲ 
ಬಳೆಮಂರಿ ತವರಾಜ . . . ದ್ರಾಕ್ಷಿವಣ್ಗಳ ಹೊಟ್‌ ಸಾಲಿಟ್ಟವು ಕೊಟ್ಟಿಗೆ 
ಯೊಳಗೆ (ಕುರಾಸಾಂ- ೪೦-88); ಬಳೆಮುರಿ ಸಕ್ಕರೆಯನು ಬಟ್ಟವಾಲೊಳು 
ಕಲಸಿ ಹೊಂಬಟ್ಟಲನೆತ್ತಿ ಲಲನೆ ನಲ್ಲನ ಕೈಗೆ ನೀಡುವಳು (ಭರ: 
೦೦-೩೦) - (?) 
ಬಳೆಯವಾಡ (ನಾ). ಒಂದು ಪ್ರದೇಶದ ಹೆಸರು : ನ್ನವಾಡ ಗಂಗ 
ವಾಡ ಒಳೆಯವಾಡರೆರ್ನಾಡಾಳೆ ಸಿಯಳಾಜಿನಾಮಿ ಸರ್ಬರಸ ಕೊಟೋರ್‌ 
(ಕ್ಕುಳಂ- ೦೮೯, ೦೦೮-೦; ಸು. 820). [? + ಬಾಡ್ಕ) 
ಬಳೆಯಿಸು, ಬಳಯಿಸು. ಬಳೆಸು (ಕ್ರಿ). ೧. ಗಿಡ. ಮರಗಳು ವೃದ್ಧಿ 
ಯಾಗುವಂತೆ ಮಾಡು; ಬೆಳೆಸು : ಬಹುಪೊ:ಷಣದಿಮ್ಮಾಎನ ಸಹಕಾರದ 
ಸೊನೆಯ ಸೋನೆ ಬಳೆಯಿಸೆ ಬಳೆಗುಂ ಮಹಿಯೆನೆ ಬಣ್ಣಿಸುವ ಪಿತಾಮಹಂ 
ಗಮರಿದೆಗ್ಗ ಮೊಗ್ಗೆ ನಿನಗಮದೆನಗಂ (ಊಂತಿಫ್ರ. ೦-೬೦); ಆ ಕಳಮಧಾತ್ರಿ 
ಕಣಿಶಕುಚಾಕಲಿತಪಯ ಪ್ರ ತಾನದಿು ಬಳೆಯಿಸೆ ನಿರ್ವಾಕುಳಮೆನೆ 
ರಾಜಶುಕಾನೀಕಶಿಶುಪ್ರತತಿ ಬಳೆವುದುಚಿತಸ್ಥಿ ತಿಯಿಂ (ಶಂದ್ರಪು. ೦-೯೩). 
೨. ಅಭಿವೃದ್ಧಿಗೊಳಿಸು; ಏಳಿಗೆ ಹೊಂದುವಂತೆ ಮಾಡು 
ಪಲವು ಧರ್ಮಂಗಳ ಬಳೆಯಿಪುದಾಯಾಸಫಲವ ಭೋಗಿಪುದಾನಂದ (ಹಂ: 
ತಿ-೨೩)- ೩. ಹೆಚ್ಚಿಸು; ಅಧಿಕಗೊಳಿಸು : ಕಳೆದುದು ಪತ್ರಭಂಗದ 
ಬೆಡಂಗುಗಳಂ ಕುಟೆಲಾಲಕಂಗಳಂ ಬಳೆಯಿಸಿವತ್ತು ಮೆಯ್ಗೆ 
ಪುಳಕೋದಯಮುಂ ಪಡೆದತ್ತು (ಅಂಶು. ೦೦-0೪೬) ಇಲ್ಲದ ತಪ್ಪಂ ಕಲ್ಪಿಸಿ 
ಮೆಲ್ಲನೆ ಮುಳಿದೊಲ್ಲು ಕೂರ್ಮೆಯಂ ಬಳಿಯಿಸುತುಂ ಪಲ್ಲವಕರ್ವೆರಸಸೆ 
ದರ್ಸಲ್ಲೀ ಲೆಯನಾಂತು" ಲೋಲೆಯರ್‌' ಮುದದಿಂದಂ (ಉದ್ಕಟಿ. ೦೦-೩೦೨ ; 
ದೇವಪೂಜೆಯ ದೇವರಿಗೆಟಗುವುದು . . . ತನ್ನ ಭಾವಶುದ್ಧಿಯ ಬ 
ಯಿಷುದು (500. ಆ). ೪. ಉಂಟುಮಾಡು; ಹುಟ್ಟಿ ಸಂ: 
ಚಕ್ರೇಶ್ವರಂ ವಾರ್ಧಿಭೂತಲನಾಥಂಗನುರಾಗಮಂ ಟಟ, ರ್ಯ 
ಕ್ರಿಯಾತಂಡುಲಂಗಳಿವೆಂದಾದರದಿಂದೆ ಕೊಂಡನವಜಕೊಳ* ಪತ್ತೆಂಟು 
ರತ್ನಂಗಳಂ. (60ಘು. ೦೨-೦೨೦). ೫. ಚಾಚು; ನೀಡು : ಆ ಕೇಶಿಯುಂ 
ಮುಂಜಕೇಶಿ ಮಾರ್ಕೂಂಡು ಕರಮಂ ತೂಂತಿ ತದಾಸ್ಕದೊಳ |, 
ಬಳೆಯಿಸಲ ತದ್ವರ್ಧನೋದ್ರೆಕದಿಂ ಸೆರೆಗಳ" ಬಿಗಿ ನಳಲ*ನಳಿಲ್ಲ ರೆಯೆ 


ಧರಿಸಿದ 


ಇ © 
Ee ರ ಪ ಬ ಪಾರಾ ರ್‌ 


೬೩೩೪ 


ಕಾಡ 


ಬಳ್ಳುವೋಗು 


(ಗಂ: 8-9೩). ಓ. ನಡೆಸು; ನೆರವೇರಿಸಂ: ಜರೆಗಿಸು : 
ಉತ್ಪಾತಶಾಂತೀಪೌಬ್ಬಕಕ್ರಿಯೆಂಗಳಂ ಮಹಾಬ್ರಾಹ್ಮಣರಿಂದಂ ಬಳೆ ನಿ) 
(ಶಂಕಶಾ.- ೦-೧೩೩ 5). ೭. [ಗಣಿತ] ಗುಣಿಸು; ಗಂಣಾಕಾರ ಮಾಡು : 
ಕೊಳಗವೆನಿತಾದೊಜಂ ನೀಂ ಬಳಿಯಿಸು ನಿಧಿಯುಗ್ಮದಿಂದೆ ಖಂಡುಗ 
ಮಕ್ಕುಂ ಬಳೆಯಿಸು ನಿಧಿಯಿಂದರ್ಥಿಸುಯಿಳೆಯೊಳು ವರುಷಕ್ಕೆ ಬಳ್ಳ 
ಖಂಡುಗಮಕ್ಕುಂ (ಕೃ8ಣ ಇಕ್ಕಾಲಲ್ಮ). ಬಳೆಯಿಸು : ೧. ಎಳನೀರಿಂ 
ನಾಳಿಕೇರಂ ಬಳಯಿಸೆ ಕದಳೀಷಂಡಜುಂ . . . ಸೊಗಯಿಕುಂ ತತ್ಪುರೋ 
ದ್ಯಾನಷಂಡಂ (ರುಂಕ್ರ. ೨-೩೪), ಅಂಗಜಂ ಪರ್ವಿಸಿದ ಲತೆ ಸುಧಾಸೂತಿ 
ಪೀಯೊಹಧಿ?ರಾಂಬುವೆ ಪೊಯಿನ್ನಾರಾಗೆ ಮುದ್ದಿಂ ಬಳೆ [84ಿಕಾಂ-ಳೆ]ಯಿಸಿ 
ದೆಳದೆಂಗೆಯ್ದೆ ಮಂದಾನಿಲಂ ತೋಂಟವೆಸಂಗೆಯ್ದ ಬಲಿಂ ಪೆರ್ಚಿಸಿದ 
ಎಚಕಿಳು. ರಯ್ಕುಂ (ಕಂಠ್ರಪು. ೦-6೩); ಕೆಳೆಯ ಪಗೆಯೊಡನೆ ಪಗೆಯಂ 
ಬಳ[ಕಾಳಾಂ.ಳಿ)ಯಿಪುದಂ ಬಿಟ್ಟು ಕೂಸುಗೊಟ್ಟನುನೆಯಮಂ ಬಳ 
[ಶಾಳಾಂ.ಳೆ]ಯಿ)ಸಿವುದು  (ಕಂಳಾಶಾ, 03-36): ಉಗುರ್ಗಳ ಚೆಲ್ವಿಕೆ 
ಯುಂದುಡುರಾಜಿಯ ಮೊಗಗೆಡಿಸುತ ಪಲ್ವೆಳಗಿನ ಒಗುಮಿಗೆಯಂ 
ಬಳಯಿಸುತ ಬೆಳ್ಳಿಂಗಳ ಬಗೆಗಾರ್ತಿಯರೆಯ್ದ್ಹಿದರು (4ುರಾಸಾಂ. ೩೬-೧೮). 
೪. ಕುಸುಮಾವಳಿಯು ತಳೆಯದ ನಿನ್ನ .ಬಟಲಾಡಿ ಬಳಯಿಸಿದಪುದೆನ್ನ 
ಮನಕಿ ಖೇದಮನಿ:ಗಳಿ  (ಕಾರಂಪೂ- ೩೩6); ದಳಿತಲಸತ್ಕುಂದದ್ಕುತಿ 
ಯಳಂಕೃತಾಶೇಷಭುವನಮಾ ನೃಪನ ಯಶಂ ಬಳಯಿಪುದರಿನೃಪ 
ಸರ ಜಾರ್‌ ಮಳಿನತೆಯನಿದು ಚೆಕ್ರ ೦(ಶರ್ಥಶ್ರ. ೦-೭೯)- 
೭. ಪೊಡೆ . . . ಬಳೆಯಿಸು ಏಕೆಂದೊಡರಿಪ ವಾಕ್ಕಂಗಳ; 
ಪೊಡವಿಯ ನರರ್ಗೆಲ್ಲ ಗುಣಿಯಿಸೆಂಬುದು. ನಿರತಂ (ಫೃಶಹಾ- ೦೦-೦೦). 

ಬಳೆಸು : ೩. ವಿಲಾಸಮನಲರ್ಚಿಸುತುಂ ಮುಳಿಸಂ ನೆಗಟ್ಟುತುಂ ವಿಕಸಿತ 
ವೋದಮಂ ಬಳಿಸುತುಂ ಸಲೆ ಕಾಂತೆಯರಾದಮೊಪಖ್ಪದರ್‌* (ಉದ್ಮಲ- 
೦೦-೬೪). [ಬಳ್ಳೆ + -ಇಸ್ಕು) 

ಬಳೆವೋಗು (ಕ್ರಿ). ಆನೆಯ ದಂತದ ತಂದಿಗೆ ಅಳವಡಿಸಿದ ಅಣಸು 
ಕಳಚಿ ಬೀಳು ; ಕಟ್ಟಿದಿರೊಳೆ ನೂಂಕಿದಾನೆಗಳೆ ಕೋಡುಗಳಂ ಬಳಿವೋಗೆ 
ಪೊಯ್ತೂಂ (ಶಂಶಥಾ- 0೦-90). [ಬಳ್ಳೆ ಪೋಗು, ( ಆಪೋ;)) 

ಬಳೆಸು `ಬಳೆಯಿಸು' ನೋ. 

ಬಳೋನ್ಮತ್ತ `ಬಲೋನ್ಮತ್ತ' ನೋ. 

ಬಳ್ಳಿಸು, ಬಳುಕಿಸು “Wj: ಬಾಗುವಂತೆ ಮಾಡು; ಬಾಗಿಸು ; 
ಸಲಭರದಿಂದೆಆಗುವ ಚೂತಲತಿಕೆಯಂತಿರೆ ಕುಚದ್ವಯಂ ಬಳ್ಳಿಸೆ . . . 
ಲಲನೆ ಭೂಪತಿಗೆ ಪೊಡಮುಟ್ಟಳ್‌ (ಕುಸುಮಾ, ೭-೪9); ಕ್ಷೋಣಿಯಂ 
ಪಯದೇಟ್‌ ಬಳ್ವಳ ಬಳ್ಳಿಸುತ್ತಿರೆ. . . ನೃತ್ಯಮನಾಡಿದಂ ಸುರನಾಯಕಂ 
(ಅನಂಪು. 0-೬೦); ಕೈಯಂ ಮುಗಿದು ಬಳ್ಳಿಸಿ ನಡುವನೊಯೃನೆ ನೆಗಹಿ 
ಮಂನ್ನಿನ ತನ್ನ ಬಾವದಲಿ ಸೇರಿ (ಪ್ಪ. ೪-೦೨). ಬಳುಕಿಸು: ವಾಶುಗಿಯ 
ಬಳುಕಿಸುವ ತಾರೆಗಳ ತಜಃದಗಿವ ಗರ್ವಿತ ಗೌರವರನರ್ಬುದವನಂಗದವೀರ 
ತೋಣಿಸಿ ಮೆಚ್ಚಿಸಿದನು (ತೊರಕಾ. ೪-೬-೨೦). 

[ಬಳ್ಳ (ಎಚೆಳ್ಳು) + - ಇಸ್ಕು) 

0ನ "ಬೆಳ್ಳು' ನೋ. 

“| ಬಳ್ಳ "“ಬೆಳ್ಳು) ನೋ. 

ಬಳ್ಳುಡಿ "ಬಕ್ಕುಡಿ,' ನೋ. 

ಬಳ್ಳುಡಿಗೆಯ್‌ “ಬಕ್ಕುಡಿಗೆಯ್‌' ನೋ. 

ಬಳ್ಳುವೋಗು. (ಕ್ರಿ). ನಡುಕವನ್ನು ಹೊಂದು ; ನಡುಗು : 
ನಯಹೀನರ್ಪಿಡಿದೊತ್ತಿ ನಿರ್ದಯದಿಂ ಪೀಡಿಸಿ ಬಳ್ಳುವೋಪಿನೆಗ 
ಮೆಲ್ವಂ ತಾಪಿನಂ ಮೇಗೆ ಮೂಗಿಯ ಮೂಗಂ ತಲೆವಾರ ಕೊಯ್ದು 
(ಸುಳವ. [ಬಳ್ಳ್ಯು( ಅಚಿಳ್ಳ್ಯು) * ಪೊ:ಗ್ಗು( ಎಪೊಃ,)) 


ತಾಂ 


೬-೨೪). 


ಬಳು ಶಂ 


ಬಳ್ಳುಜಿ “ಬೆಳ್ಳುಮಿ)' ನೋ. 

ಬಳ್ಳು "ಬಾಟಿ್‌,' ಪರಾ. 

ಬಳ್ವಳ (ನಾ). ೧. ಹೆಚ್ಚಳ: ಅತಿಶಯ: "ಬಳ್ವಳಿಕೆ' ಪರಾ. ೨. ಓರಿ 
ದ:ದಮುದು: “ಬಳ್ವಳಮೆಂದು ಪಿರಿದಾಗಿ ಬೆಳೆದುದು” (ಕರಸಾ' ೬೦-೬೦೨). 
೩. ವಿಸ್ತಾರವ:ದುದು; ವಿಶಾಲವಾದ:ದ:: ಆತನ ಪಡೆಗೆ ನೆದೆಯಲೆಡೆ 
ಮಾಡಿದಂತೆ ಬಳ್ವಳಾದ ದೆಸೆಗಳುಮಾತನ ವಿಜಯಸೈನ್ಯಕ್ಕೆ ತಡೆಯದೆ 


ಪಾಯಲ್ವೇಟ್ಕು ಮೆಂಬಂತೆ ನೆಲೆಯಾದ ಮಹಾನದಿಗಳುಂ . . . ತನ್ನ 
ಬರವಂ ಪ್ರಕಟಂವತಾಡ (60ಫು- ೧೧-8 ವ). 

ಬಳ್ಳಳ್ಳ “ಬಳ್ವಳಂ' ನೋ. 

ಬಳಳಂ. ಬಳುವಳ, ಬಳ್ವಳ (ಅ). ಹೆಚ್ಚಾಗಿ : ಅಧಿಕವಾಗಿ : 


ಆತಿಶಯವಾಗಿ : ಪರಿಕಿಪೊಡಗ್ನಿಗವತಾಕೆಯ ವಿರಹಾಗ್ನಿಗಮಿಲ್ಲ ಭೇದ 
ಮನ್ಲದೆ೧ಡೇಂ ಕಪ್ಪುರದ ರಜಕ್ಕಂ ವೀಜನದೆರಲ್ಲಮದಂ ಕಿಡದೆ ಬಳ್ವಳಂ 
ಒಳೆದಪುದೇ (ಕಂತ್ರಪು. 8-೧೨೯): ಬಲ್ಲೆೇದೆ ಬಳ್ವಳೆಮುಣ್ಮ ಲೈರ್ದೆಯೊಳ್ಳಡಂ 
ಬಡಿದು ನೇತ್ರಂ ಕೆಂಡದಂತಾಗೆ ಗಲ್ಫಲನಾಗಳ್ಳೊರಮಟ್ಟನಂದಿಳಿದು ತೆಃರಂ 
ಮಿಂತ್ರಿಯುಬ್ಛೆಗದಿಂ (ಕಂಠ್ರಕ್ಕು. ೦೬-೦೩). ಬಳುವಳ : ಕಡೆ ವಳಿಗಳು 
ಬಳುವಳ ಬಳಿಯೆ ತೆಳುವಸಿರ್ಕ್ಕೋಮುಳಂಂಗಮುಂ 
ಬೆಳದುದೇ(ದು) ಗರ್ಬ್ಯಂ (43. 1. 38-8೦ ; 3186) : ನಳಿನಳಿಸಿ ಬಳು 


ಜವಜವಾಗೆ 


[ಶಾ9ಂ. ೪)ವಳ ಬೆಳೆದೆಳಲತೆಯ ತಾಂಬೂಲಲತೆಯ . . . ₹ಕಂದಕಲತೆಯ 
ತಿಂಪಿಣಿಯಿ: ಸಲ್ಲಲಿತವಾದ ವಲ್ಲೀವನಪ್ರದೇೇಶದೆ ೧೪ (ರರ್ಮಶ. 
೦-೫೨ ವ). ಬಳ್ವಳ್ಳ : ಪದ್ಮಬಾಂಧವಂ ಬಳಳ ನಿ:ಡಿದಂ 
ಕರಸಹಸ್ರಮಂ (ಫಿ: ೬-೬೯೪) ; ಅಳ್ವೆ ರಿಪುವಂಶರಧಮಂ ಬಳ್ಳಳ 
ಬಗೆದೊಗೆದ ತನ್ನ ವಿಕ್ರಮದಹನಂ ತೋಳ್ತ್ಕಲಮಂ ಸರ್ವಾರ್ಥನಂದನಂ 
ಸಿದ್ಧಾರ್ಥಂ (ನರವ. ೧೧-೨೨): ಬಳಳ ಬೆಳೆದ ಬಾಳಚೂತದ 
ಬಂಬಕ್ತೊಂಪಂಗಳುವುಂ (ಅರ್ಥನೇ. ೩-೦೦ ಐ). [ಆ ಬಳಳ) 
ಬಳ್ಳಳನೆ (ಅ). ಅಧಿಕವಾಗಿ; ಹೆಚ್ಚಾಗಿ: ತುಂಬಿ; ಎಳೆಯಂ 


ಕೋಳ್ಪಟ್ಟುಂ ಮುಂ ಬಳಿದೊಟ್ಟುಂ ವುಟ್ಟುಗೆಟ್ಟುವಿಂರ್ದೀ1೪ ಬಳ್ವಳನೆ 
ನುಡಿದಪ್ಪುದೆ (ಕುಫಭಾ. ೦೨-೦೭೭) : ಬಳಳನೆ ಬಳ್ಳೆದ 


ಟ್‌ ಸಾಸ 
ನಿಜರುಚಿಗಳ್ವೆ ರಸುಜ್ಚ ವ್ರ 
ಲಶಿಲಾಾಳಂ 


ಚಂದ್ರಂಗೊಳ್ಳಂತೆಸೆದಿರ್ದು 
ಅ:ಬುದನಿನದಂಡಂದರ 


ತ ಹ ಜವ 
ದುಣವಂಂ ಬೆಂಕೊಳ್ವ ಘಮುನ [3 


ಬರ್ಧಚಂದ್ರಾಕೃತಿಯಿಂ (ಅರಪು.೪-೩೩) ; 


ಮಂಬರದೊಳಳುಂಬವಣತಾಗಳಿಸೆದಪ್ಪದೆನೆ ಬೇಗಂ ಬಳಳನೆಸೆದುದು ಭೋರಿ:ಬ(3' 


ನಮಾ ಮುನಿ ಮುಖಾಭ್ರವಿಭ್ರಮನಿನದಂ ( ಸುಕುಮಾ.- ೧೦೨೩೪). 
[ ಬಳ್ವಳ್ಳ ( ಇ ಬಳ್ಳಳಂ) ೪ - ಅನೆ] 

ಬಳ್ಳಳಿಕೆ (ನಾ). ೧. ಅಧಿಕವಾದ ತೂಗಾಟ ; ಅತಿಶಯವಾವ 
ಬೀಸಾಟ : ತನ್ನ ಬಾಯ್ದೆಜಿಕಿಯೊಳಾಲದ ಪಣ್ಣನೆ ಮೈಯ ಬಣ್ಣದೊಳಿ” 
ಕೊಸಗಿನೆ ತನ್ನ ಬಳ್ವಳಿಕೆಯೊಳ್‌ ಸೆಳಗೊಂಬನೆ ಪೋಲು (60ಫು. 0೨-೩೪) ; 
ತಳರ್ಮದು  ಕರ್ಣತಾಳಪವನಂಹತಿಯಿಂ ಜಳರಾಶಿ ಕೆಯ್ಯ ಬಳ್ವಳಿಕೆಗೆ 
ದಿನ್ಗಜ: ದೆಸೆಯಿನತ್ತ ತೆರೆಳ್ತುವು (ಶಂಶಥಾ. ೦೦-೬೦). ೨. ಆಧಿಕವೂವ 
ಚಲನವಲನ : ಕಿಡುತಂದುದು ಮನದಅಜಯಮೆ ನುಡಿಯ ತೊದಲ 
ಬಂಗಿ ಪೋಯ್ನು ತಳರ್ವಡಿಯೊಳ್‌ ಬಲ್ಬಡರ್ದುದು ಬಳ ಕೆಗೆ ತನುವೆಡೆ 


ಗೊಟ್ಟುದು ನಾಡೆ ಶೈತವಾತಿಕ್ರ ಮುದೊಳ, (ತಂತ್ರ ಕು. ೪-3). ಹಿ. ವಿಸ್ತಾರ 


೨೭೨ದುದು : ವ್ಯಾಪ್ತವಾದಂದು : ಏಳ್ವ ಪುಳಕ ವೈವರ್ಣತ್ವ 
ವನು ತಾಬ್ಪೆ ಮೊಗಂ ತವಕಿಪ ತನು ತೂಳಂಗೊಳ್ಳಂಗಂ ಹರ್ಷಜಲಂ 
ತೀವಿದ ಬಳ್ಳಳಿಕೆಯ ನೋಟಂ ಕಣ್ಣೊಬ್ಬದುವಾ ನೃಪಮಿಥುನದೊಳು 
(ಆಯಕಾ- 6-೬೧). ಬಳಳ + ಎಡ] 
ಬರ್ಜಳಿಕೆವಡೆ (ಕ್ರಿ). ವಿಸ್ತಾರವಾಗು: ಪೃಥುಲವಾಗು : ನಡೆ ನೋಟ್ತರ 
ಕಡೆಗಣ್ಣುಂ ಕಡುನಬ್ಬರ ಮನವುುಮೊವನೆ ಪೊತಿಪ್ತಿವು ಪ್ರರಮೊಳ ಮಡದಿ 


ಬಾ 


22 


35 


40 


43 


ಬಳೆ ವಾಡಿ 


ಯರ ಮೊಲೆಯ ನಲ್ಲದೊಡುಡಿಯದೆ ಬಳ್ವಳಿಕೆ [ಕಾಕಾ ಬಳೆದಳೆತ. 
ಪಳಿಕೆ]ವಡೆದ ಬಡನಡು ಭರದಿ: (ರೀರಾವ- ೭-೦೦; 
[ಬಳ್ಳಳಿಕೆ -- ಪಡೆ) 


ಬಳು 
ಎಸಿ 
ಅರ್ಥನೇ, ೨-೨೨ ನೋ). 


ಬಳಳಿಸು (ಕ್ರಿ). ದೊಡ್ಡದಾಗಿ ಬೆಳೆ; ಹಿರಿವಾಗು; ಶರನ 

ಬೀರುಂಬಲೆಯ ಪಾಸಮುನಿಸಿ ಬಳ್ಳಳಿಪ . . . ಲಾಂಗೂಲಲತೆಯೊಳಂ 

(ವರ್ಥಫು. ೦೦-೩ ಐ); ಗುಲ್ಮಕಂಟಕ ವಿಕೀರ್ಣಮಾಗಿ ಬಳಸಿ ಬಳ ೪ಪ 
ವ 


ಬಾಟಿಕ್ಕೀೀಲಿಗನತಿದೂರಡೊಳ್‌ (ಚ್ರಿತ್ತಪ್ರ- ೨-೬೦ ನ). 
[ಬಳ್ಳಳ್ಳ + - ಇಸ್ಕು) 
(ನಾ). ೧. ಒಂದು ಅಳತೆಯ ಪ್ರಮಾಣ; ನಾಲ್ಕು 
ಸೇರಿನ ಅಳತೆ: p ಎರಡು. ನಾಲ್ಕು, ಹತ್ತು ಅಥವಾ ಹನ್ನೆರಡು 
ಸೇರಿನ ಅಳತೆಗಳು ಬಳ್ಳವೆಂಬ ಹೆಸರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ 
ಪ್ರಚಾರದಲ್ಲಿದೆ : * ನಾಲ್ಕು ಸೊಲ್ಲಗೆಗೆ ಮಾನಮವು ನಾಲ್ಕುಗೆ ಬಳ ಮವ 
ನಾಲ್ಮೆನಲು ಕೊಳಗ” (ಮುಂಗರಾ. ೦೦೪-೦೦); ಧಾನ್ಯಂಗಳೊಳೆಲ್ಲಂ ಪೊಂಗೆರಡು 
ಬಳ್ಳವಂ ಕೂರ್ಹ್ಪತಾಗಿ (೫8922. 1-1, 6೯-೦೯: 1030); ಕಂಡುಗ ಕೊಳಗ 
ಬಳ್ಳ. ಮಾನ ಸೊಲ್ಲಗೆಯಿನಿತು ಮೊದಲಾಗಿ (ಸಿರಾ. 6-೭0). ೨. ಧಾನ್ನ 
ವನ್ನು ಅಳೆಯಯವ ಸಾಧನ: ನಾಲ್ಕು ಸೇರು ಹಿಡಿಸ:ವ ಒಂದು ಸಣ 
ಕೊಳಗದಾಕಾರದ ಸಾಧನ : ಸೆಟ್ಟಿಯ ಬಳ್ಳಂ ಕಿಜುದು (ರಂಶಂ. 
0-0೭8): ಬಳ್ಳೆದ ಬಾಯಂತೆ ಒಂದೇ ಮನವ ಮಾಡಿ (6ರ. ೬೩೫); 
ನಮ್ಮ ಸೆಟ್ಟಿಯ ಮಾತೊಳ್ಳಿದುವು ಬಳ್ಳಂ ಕಿಜನಿದೆ? (ರರ್ಮಾಶ್ಮು.೬-೨೩೨)- 
೩. ತಟ್ಟೆ; ತಳಿಗೆ: ಊಟಕ್ಕೆ ಬಳ್ಳ ಹಾಕಿದ್ದಾರೆ (ಕೂರಿ). ಬಳ್ಕ : 
೧. ಸೆಜಿಗಿನೊಳಂದೊರ್ಬಳ ನೆಲ್ಲಂ ಕಟ್ಟಿಕೊಂಡವಂ ಪೊಅಮಟ್ಟಂ 
(ದಃಕು, ೧3-006); ಸಲಿಕೆಯ ಹಾಗೆಯಲಿ ಭತ್ತ ಬಳ ೩೦ ಲೆಕ್ಕದ ಮೂಡೆ 
(399ಎ. ಮಂಗಳೂಕು, ೪೩೬೫೨೪: 1312), 
[ದೇ.॥ ತಮಿ. ಮಲ. ವಳ್ಳವ್‌, ತುಳು. ತೆಲು. ಬಳ್ಳ] 


ಬಳ್ಳ, ಬಳ್ಳ 


pe 


ಬಳ್ಳಂಗಟಿ. ಬಳ್ಳೆ ಗೆಜ್‌, ಬಳ ವಗೆಜಕ (ನಾ). ಒಂದಂ ಕೆರೆಯ 
ಹೆಸರು : ಬಳ್ಳಂಗೆಅಕಿಕ್ಷೇತ್ರೇ ಸಹಸ್ರವಲ್ಲೀಮಾತ್ರ ಕ್ಷೇತ್ರಂ ದತ್ತಂ 
(ಎಇ, X11- ೦೧೯೩-೧೦ ; 902). ಬಳ್ಳಗೆಜಿಕ : ಉತ್ತರತ। ಬಳ್ಳೆಗೆಜ್‌ಯ 
ಪಡುವ (ಇ9. xu, ೦೬-೪೬; 519) - ಬಳ್ಳವಗೆಟ* : ಬರಡ 


ಕಡೆಗೋಡೆ ಬಳ್ಳವಗೆಜಕಯ ಮೂಡಣ ಕಡೆಗೋದೆ 
[ಬಳ್ಳ ೪ + ಕೆಲ್‌) 


ಕೆಚಯ ಮೂಡ 


(ಮೈಆರಿ- ೦೯೦೪. ೦೦- ೬೭; 900), 


ಬಳ್ಳಂಗೊಜಿ' (ಕಿ): (ಬಳ್ಳದಷ್ಟು) ದೊಡ್ಡದಾಗಿ ಕೊರೆದು ರಂಧ್ರ 
ಮಾಡು ಪಲ್ಕಳೆಂ ನುರ್ಗುಗುಟ್ಟುವುದುಂ. ಕೈಗಳಂ ಗೊಟ್ಟಂಗೊಲ 
ಪ್ರುದುಂ ಬಾಯ ಬಳ್ಳಂಗೊಚಿಕಿವುದುಂ (ಸುಕುವತ. ೦೧-೪೬ ವ). 


(ಬಳ್ಳ + ಕೊಲ್‌] 
ಬಳ್ಳಗೆಆ* "ಬಳ್ಳ ೭ಗೆಜ್‌' ನೋ. 


ಬಳ್ಳಜ್ಜ (ನಾ). ಒಬ್ಬಾತನ ಹೆಸರು : ಕೊವುಭಗೆಳಿಯ ಗವುಣ್ಣ 
ಬಳ್ಳಜ್ಜನ್ನನ್ನು(ಮ)ಡಿಸಿದ ದೇಗುಲಕೆ ಬಿಟ್ಟ ಕೆಯಂ . , . ಕಜ್‌ದು 
ಚ 
[ಕೊ]ಣ್ಮರಪ್ಪಡೆ ಕವಿಲೆಯುವ ಕಜುನಲ*ದರ ಲೋಕಕೆ ಸಲ್ಲು 
(aa: Ri — is an-a: 903). [?. + ಅಜ್ಜ) 


ಬಳ್ಳವ (ನಾ). ಒಂದು ವಂಶದ ಹೆಸರು ಮತ್ತು ಆ ವಂಶಕ್ಕೆ 
ಸೇರಿದವನು (?) : ಗಣೇಗೂರಾ ನರೆವೆವರಂ ಬೆಳ್ಳೆಮಣಿಯರುಂ 
ಸದ್ದಿಗಾಲಾ ಪುಟ ರುಂ ಬಳ್ಳವರುಂ ಪಸುನ್ನಾಯ ಕಟಾ ತರು ಬಿರೆದರುಂ 
ಎ ಚ v ೧ ೃ 
ಇ ಮೊನ ನಡಯಿಸಿದೋರ್‌ (ಎಕ. ೪: ಗುದ್ಧಿ. ೬8-3೯; 758). [?] 
ಬಳ್ಳವಗೆಜ್‌ "ಬಳ ೈಂಗೆಜ್‌' ನೋ. 
ಬಳ್ಳವಳ್ಳಿ `ಬಲಿವಲಸ್ಕಿ' ನೋ. 


ಬಳ್ಳವಾಡಿ (ನಾ). ಒಂದಂ ಊರಿನ ಹೆಸರು : ಬಜ್ಜುದು ಬಳ್ಳವಾಡಿ 


ಬಳ್ಳೆವಿನಾಡು ೬೩೩೬ ಬಳ್ಳಿಗುರುಳ್‌ 
ನೆಟ್‌ ನಲಬಿರ್ದುದಾರುಹತಂ ಜನೇಂದ್ರನಂತಿರ್ದ ಮಹಾನುಭಾವರ" ಮೂಢಮತಿಯಿಂದ ಕಾಡ ಲಿಂಗವ ಪೂಜಿಸುವ ಶಿಷ್ಯನು ಬಳ್ಳಿ 
xxx (ಕಮದ- ೨೪ ಪ್ರಯೋ): [ಬಳ್ಳ * ಪಾಡ್ತಿ] ಗುರುಡನ ಕಯ್ಯ ಬಳ್ಳಿಗುರುಡಎಡಿದು ಕಾಣದೆ ಡೊಂಗುರವ ಬಿದ್ದಂತೆ 
ಬಳ್ಳವಿನಾಡು (ನಾ). ಒಂದು ಸ್ಥಳದ ಹೆಸರಂ : ಇದರ್ಕ್ಯಾ ಗುರುಶಿಷ್ಕರೆಂಬುಭಯರು ಯಮಗುಂಡದಲ್ಲಿ ಬೀಳುವರು (ಶಕಕಾ" 1. ಇಓ); 
ಸನ್ಸಿನಾಡಯ್ನೂಜುಂ  ಮಯ್ಸೂರ್ನಾಡೆಬ್ಬತ್ತತ್ತಿ. ಬಳ್ಳವಿನಾಡು ಸಾಕ್ಷಿ ಜನಾಂಗವು ಬಳ್ಳಿಗುರುಡರಂತೆ ಮುನ್ನುಗ್ಗದೆ ಅದರ ಸಿದ್ಧಾಂತಗಳ 


(ಎಳೆ. 7%, ಕಡೂರು. ೯-94) ಸು. 990 ೪); ಬಳ್ಳೆವಿನಾಡ ಹಡಿಯವೊಳಲು 
(ಎಳ. 7 ಶೇಲೂರು- 86-62; 1177)- (ಬಳ್ಳವ್ಕಿ * ನಾಡು] 
ಬಳ್ಳಿ (ನಾ). ೧. ಹಬ್ಬಿ ಬೆಳೆಯುವ ಸಸ್ಯ; ಹಂಬಂ: ಲತೆ: 

ಪ್ರತಾನಿನೀ ಪ್ರತಶಿಃ ಈ ಐದು ಬಳ್ಳಿ (ಹರಿಯು ೩೦-೨೬); 
ಬಳ್ಳಿಯಂ ಕೊರಲೊಳ್‌ ತಗುಳ್ಳಿಯೆಬಲೆ ಪಿಡಿದುಕೊಂಡು (ವಡ್ಮಾರಾ. 
030-0); ತವರಾಜದ ಸಸಿಯ ಮೇಲೆ ಸವಿಯ ಬಳ್ಳಿಯನೆಡರಿಸುವಂತೆ 
(ಕಂಠಿಕೆ ೦೪-೩) ; ಪಡೆಯ ಕಾಲ್ದುಳಿಗಾಗ ಗಡು ಬಳ್ಳಿ ಪೆಮ್ಮರ 
ಪುಡಿಯತಾಗೆ (ಕಂಠ0- ೦೨-೬). ೨. ವೀಳೆಯದೆಲೆಯ ಬಳ್ಳಿ: ನಾಗವಲ್ಲಿ: 
ಚನ್ನ )ತೇಜಭಟ್ಟಾರರ್ಗ್ಗೆ ಮಾವಿನೂರೆಳ್‌ ಬಗೆಗ[ನು] ಕೊಟ್ಟಂ ಸಾವಿರಂ 
ಬಳ್ಳಿಯ ತೋಣ್ಬದ ಸಾಮ್ಮಮ ಮುಗಿನ ಕಾಡಮ್ಮನುಂ ಎಣಅ*ನಾಗನುಂ 
ಕುಪ್ಪನುಂ ಮಾದನುಂ ಒಕ್ಕಲ್ಲನಂಗೆಯ್ಕೆ (ಎಇ. x೫೪1, ೬೨-೦೫) 90೪); 
ಪನ್ನಿರ್ಮತ್ತರು ಸಾಯಿರ ಬಳ್ಳಿಯ ಏಳಕ್ಕಿಯ ತೋಣ್ಬಮುವತ್‌ ಕೊಟ್ಟ೦* 

ಸಾಯಿರ ಬಳ್ಳಿಯ ತೋಂಟಮಂ 
960)- ೩. ಹಗ್ಗ; ಕಣ್ಣಿ 


ಲತಾ, 


(ಎಳ. ೩1. ತತ್ರದು- ೨೬-೦೬: 947 ?); 
ದೇವರ್ಗ್ಗೆ ಕೊಟ್ಟರ* (ಇಂ. x11: ೨೩೭-೬; 
ಎಳೆತಂದು ಕಡೆಗೋಲ್ವಳ್ಳಿಯಲಿ ಕೈಗಟ್ಟಿ ಕಂಬದಲಿ ಬಂಧಿಸಿದಳು 
(ಪಾಳ್ಮಳಾ. ೨೦-೦೩); ಮೇವಿಗೆ ಬಿಟ್ಟಿದ್ದ ಹಸು ಕತ್ತಲಾದರೂ ಮನೆಗೆ 
ಬರಲಿಲ್ಲವಂತೆ. ಕೈಯಲ್ಲಿ ಬಳ್ಳಿ ಹಿಡಿದು ಮಂಜರೇ ಹಕ್ಕಲ ತುಂಬ 
ಹುಡುಕಾಡಿದರು (ಈಠಶೊಂ- 8೬೩). ೪. ಸಂತು; ಕೊಂಕಾದ ಭಾಗ : 
ಒಂದು ಬಳ್ಳಿ ಚಕ್ಲಿ ಕೊಡು, ಚಹಾದ ಜೋಡಿ (ಗ್ಯಠೂಯಿ. 60). ೫, 
ದೀರ್ಫ್ಥದ ಗುರುತು ಮೂಂತಾದ ಕಾಗುಣಿತ ; ಬಂದುವಿನೊಂದು 
ಶೋಭೆ ತಲೆಕಟ್ಟಿನ ಪೊರ್ಕುಟ ಚಿಲ್ವು ಬಳ್ಳಿಯೊಳೊಡಂಬಡುತಿರ್ಪ 
ನಯಂ (ಫೃತ್ನಫು. ೦೪-36); ನಂತರ ಅವರು ಕಾಕ ಬಳ್ಳಿ ಕಲಿಸಿದರು 
(ತ 43. ೦೨೦). ೬. ಸಂಬಂಧ; ನೆಂಟು : ತಮ್ಮಂ ಸಯೆ ಬಳ್ಳಿಯುಂ 
ನಿಗಳಮುಂ ತ(ಳ್ತ]ಂದುವುಂ ಬಳ್ಳಿ ಸಂಕಲೆಯುಂ ಪೋದ ಗಜಂ ಬನಕ್ಕೆ 
ತಳರ್ವಂತುದ್ವೇಗದಿಂ ಮೋಹನಶೃಂಖಲೆ ಪಂಜಕೀಟಕಿ ತಪೋವನಕ್ಕೆ 
ತಳರ್ದು (ಕಾಂತಿತ್ರ. 9-006). ೭. ವಂಶದ ಕಡಿ; ಸಂತಾನೆ : ನಿನ್ನ 
ಬಳ್ಳಿ ಹಬ್ಬುತ್ತದೆ. ಧಾರ್ಮಿಕವಾಗಿ ಬಾಳು (ಕ್ಶ್ಮ೨. ೪); ಹಾಲುಂಡ 
ತವರೀಗೆ ಏನೆಂದು ಹಾಡಲೆ ಹೊಳೆದಂಡೆಲಿರುವ ಕರಕೀಯ ಕುಡತಿಯಂಗ 
ಹಬ್ಬಲೆ ಅವರ ರಸಬಳ್ಳಿ (8ನಗೀ. 88): ೮. (?): ಶೀಲೋಕಪಾಲೇಶ್ವರಕಂ 
ಪಾಣಕೆ ಬಳ್ಳಿ (೩6. ೫, ೧೬೩-೭; 733). 

ಬಳ್ಳಿದಳ್ಳಿ (ದ್ವಿರುಕ್ತಿ) ಎ ೧. ಹಬ್ಬಿಕೊಂಡಿರುವಿಕೆ; ವ್ಮಾ ಪಿಸಿರಂ 
ವಿಕೆ; ಹಬ್ಬುಗೆ : ಬಳಸಿದ ಮಾಧವೀಲತೆಯ ಬಳ್ಳಿವಳ್ಳಿಯ ಬ )ಗಾವಣದ 
ಮುಂದೆ ಬಳ್ಳಳ ಬಳೆದೆಳೆದಳಿಸುವ ಪೊಸ ಕೆಂದಳಿರ ಗೊಂದಳದೊಳ್‌ 
(ಅಡಿಪು. ೦೦-೬೦ ಈ ೨. ಆಧಿಕ್ಯ; ಅತಿಶಯ; ಹೆಚ್ಚಳ; ರತ್ನಭೂಷಣದ 
ಚೆಲ್ಮನುರಾಗದ ಬಳ ವಳ್ಳಿ ಯಂ. ಹೃದಯದೊಳಂದು ಪರ್ವಿಸುವುದುಂ 


(ಶು ಭು. 9-೬೪). ಶಿ ಸವಂೂಫ ; ಗುಂಪು : ಓಳಿವಟ್ಟು ಬರ್ಪ 
ಶುಖದ ಬಳ್ಳಿ[ಕಾಕಾ. ಳೃ]ವಳ್ಳಿಗಳುಮಂ (ಅಜ್ರಿ. ೦೨-೬೯ ಮ.- 
೪. ಪರಂಪರೆ ; ಅದಿರದೆ ಮೋಹವಿರೋಧಿಯ ಪುದಿದೊದಎದ 


ಬಳ್ಳಿವಳ್ಳಿಯಂ ಪಜ್‌ದು (ಕಾತಿತ- ೭-೪೬) ; ಪಿತೃಗಳುಪಾರ್ಜಿಸಿಟ್ಟ ಸಿರಿ 

ಜವ್ವನದೇಟಕ್ಸಿ ವೆಟಿಂಗಿದಿಲ್ಲೆನಿಪ್ಪ ತಿಶಯರೂವುಶಕ್ತಿಗಳಿವಲ್ಲವೆ ಹಾನಿಯ 
ಳವಳ್ಳಿ ನಿಶ್ಚಿತಂ (ಕಾರಂಫೂ. ಟೆ ಬಳ್ಳಿಗುರುಡ ಒಬ್ಬ ನಕ್ಷೆ ಯನ್ನು 

ಚ್‌ "ಇನ್ನೊ ಬ್ಬನಂತೆ ಸಾಲಾಗಿ ನಿಂತ ಕುರಂಡರಲ್ಲಿ ಒಬ್ಬ 


ಸಾಧಕ ಬಾಧಕ ಪ್ರಮಾಣಗಳಿಂದ ಒರೆಹಚ್ಚಿ ವಿಚಾರಮಾಡಿ (ಕೂಣದ- 
9 ಎರಡು ಮಾತುಗಳು). [ಆ ಸಂ. ವಲ್ಲೀ. / ತಮಿ. ಮಲ. ವಳ್ಳಿ; 
ತುಳು. ಕೊಡ. ಬಳ್ಳಿ; ತೆಲು, ವಲ್ಲಿ] 
ಬಳ್ಳಿಕಾಂಗು “ಬಳ್ಳಿ ಗವುಂಗಂ' ನೋ. 
ಬಳ್ಳಿಕ್ಕು (ಕ್ರಿ). ನಾಯಂ. ನರಿ ಮೊದಲಾದಂವು ಅರಚು,- 
ಬಗಂಳು,.. ಊಳಿಡು : ಬೀದಿಯನಲೆವ ಶುನಕಸಮುದಯಂ 
ಬಳ್ಳಿಕ್ಕಿದುವು ಕೂಡೆ (ಶ್ರೀ ಉಮಾ. ೪೬೦-೦) : ಬಳ್ಳಿಕ್ಕುತಿದೆ ಪೊಳ್ಳು 
ಜಂಬುಕಂ ಸಿ೦ಗದಿದಿರಿನಲಿ ! (8ಕ್ರಾಂಗ- ೭೪-೨೧೪೦). "ಬಳ್ಳಿ ಡು` ಪರಾ. 
[ಬಳ್ಳು (ಎಬಗುಳ್ಳು) + ಇಕ್ಕು 1 
ಬಳ್ಳಿಗಂಟಕ (ನಾ). (ವಂಳ್ಳಿನ) ಬಳ್ಳಿಯಲ್ಲಿರಂವ ವಂಂಳ್ಳು , 
ಒಳ್ಳುಣಿಸೊಳ್ಳಿಂಡಿರ ಭೋಗಿಪೆನೆಂಬೊಳ್ಳಿತಪ್ಪೆನ್ನೀ ತನುಗೆ ಬಳ್ಳಿಗಂಟಕ 
ಮಾದುದೀ ಮುಪ್ಪೆಂದಾಗ ತಳ್ಳಂಕವಡೆದನಾ ನೃಪತಿ (9 (ಶೌ೦- 
[ಬಳ್ಳಿ * ಕಂಟಕ] 
ಬಳ್ಳಿಗತ್ತಿ (ನಾ). ಬಳ್ಳಿಯಂ ಹಾಗೆ ಬಳುಕುವ ತೆಳುವಾದ ಕತ್ತಿ: 
ಆ ಬಳ್ಳಿಗತ್ತಿಯೇನಾದರೂ ಅವನ ಕಯ್ಮಲ್ಲಿದ್ದು ಬಿಟ್ಟರೆ (ಶುಂತ್ರಕ. ೪೦-೨೨). 
[ಬಳ್ಳಿ * ತತ್ತಿ)... 
ಬಳ್ಳಿಗರುಳು (ನಾ). ಬಳ್ಳಿಯ ಹಾಗೆ ಸಂತ್ತಿಕೊಂಡಿರಂವ ಕರಂಳು : 
ಬುಳ್ಳನಂ ಹೊಳ್ಳಿಸಿತು . . . ಬಳ್ಳಿಗರುಳುಚ್ಚಿದುದು (ಸಾಳ್ಮರಾ- ೫-೩3). 
[ಬಳ್ಳಿ 3- ಕರುಳು (< ಕರುಳ) 
ಬಳ್ಳಿಗವರ್ತೆ (ನಾ). ವೀಳೆಯದೆಲೆಯಂ ಮೇಲೆ ಹಾಕುತ್ತಿದ್ದ ತೆರಿಗೆ : 
ಈ ವಷಯದ ವಿನ್ನುಣಿಗಳಾ ಬಳ್ಳಿಗವರ್ತ್ತ್ರೆಯನ:ಲಿೌಿಪಿದ ಆಚಾರಿಯ 
(ಇಳಿ. 2. ೦೬೪-೬; 7ನೆಯ ಶಶ) - [ಬಳ್ಳಿ 4 ಕವರ್ತೆ,) 
ಬಳ್ಳಿಗವುಂಗೂ, ಬಳ್ಳಿಕಾಂಗು, ಬಳ್ಳಿ ಗೌಂಗಂ (ನಾ). ಬಳ್ಳಿಗಳು 
ಹಬ್ಬಿಕೊಂಡಿರಂವ ಅಡಕೆಮರ : ಬಳ್ಳಿಗವುಂಗಂ ತಕ್ತೆಲೆವಳ್ಳಿಯ 
ಕಟ್ತಿಲೆಯನಲೆವ. ಸೊಡರ್ಗುಡಿಗಳ೦ (ಆಂಘ್ರು. ೦೦-೬೫); ರಾಜಿಪುವು 
ಬಳ್ಳಿಗವ್ರುಂಗಿನ ತಟ್ಟಿ ಬಳ್ಳಿಮಾವಿನ ಮನೆ (ಉಾಂತಿತ್ರು. ೩-೦೩೦): 
ಬಳ್ಳಿಕಾಂಗು: ಕಾಯ್ತೂ ಬಳ್ಳಿಕೌಂ[ಕಾಕಾಂ. ಗೌಂ]ಗಿನ ಪಸುರ್ವಂದರುಮಂ 
ಪಣ ಮಧುರದ್ರಾಕ್ಷೆಯ ಬಾಚಟ್ವಂದರುಮನಿರ್ಕೆಲದೊಳಿಕ್ಕಿ  (6ರ೯ತೇ 
೩-೦೦ ವ). ಬಳ್ಳಿಗೌಂಗು : ಎಳಲತೆ ತಳ್ಳ, ಚಂದನದ ಸಾಲೆಳ 
ವಳಿ ಕೈಗಳಂಡುಗೊಂಡು ಗೊಂದಳಿಸಿದ ಬಳ್ಳಿಗೌಂಗು ತೆ ಮೆಅೆವುದು 
(ಸೂಸು. 9-೬3). [ಬಳ್ಳಿ -- ಕವುಂಗು] 
ಬಳ್ಳಿಗಜುಕೆ (ನಾ). ಬಹಳ ಉದ್ದವಾಗಿ ಹಬ್ಬಿ ಬೆಳೆಯುವ ಹುಲ್ಲು: 
“ಗಂಡೋರಿ, ಶಕುಲಾಕ್ಷಕಃ - ಈ ೨ ಬಳ್ಳಿ ಗುಕೆ” (೪80- ೦೦೨)- 
[ಬಳ್ಳಿ + ಕಟುಕೆ (ದಕಜುಂಕೆ)] 
ಬಳ್ಳಿಗಾಮೆ' 'ವಳ್ಳಿ ಗಾಮೆ" ನೋ. 
ಬಳ್ಳಿ ಗಾವಣ (ನಾ). ಬಳ್ಳಿಗಳಿಂದ ರಚಿತವಾದ ಮಂಟಪ; ಲತಾಗೃಹ : 
'ಬೀಡುದಾಣಂಗಳೊಳಿಕ್ಕಿ ದೆ ಬಳ್ಳಿ ಗಾವಣಂಗಳೊಳಂ ನನೆಯ ಜೊಂಪಂ 
ಗಳೊಳಂ'ಎಶ್ರ ಮಿಸುತತ್ತಿ೦ (ಶಂಶಶಾ. ೨-೪೩ 5); ಬಗ್ಗವಳ್ಳಿಯ ಬಳಿ ಿಗಾವಣ 
ದೋಳಿಯಿಂ ಸೊಗಯಿಪ್ಪ ಸಮ್ಮಗ್ಗವಾಕ್ಷದ ವಂಕದಾರದ ಕೇತಕರ್ಗ 
ಯಿನೊಂದಿ ನಿಂದು (ಉಂತಿಫ್ರ. 8-೭೪). [ಬಳ್ಳಿ + ಉಾವಣ್ಮ) 
ಬಳ್ಳಿಗಾವೆ `ವಳ್ಳಿಗಾವೆಂ' ನೋ. 
ಬಳ್ಳಿಗುರುಳ್‌ (ನಾ). ಬಳ್ಳಿಯಂತೆ ಕೊಂಕಾಗಿರಂವ ಕೂದಲು; 


೦೪-೩೨) - 


ಬಳ್ಳಿಗೊಳಿಸು 


ಗಂಂಗಂರಂಕೂದಲಂ ; ಅವಳ ಪೆಜಕಿನೊಸಲನಲೆವ ಬಳ್ಳಿಗುರುಳೊಳ 
ತೊಡಂಕಿದ ಕಣ್‌ ಕಣ್ಣಿವಲೆಯೊಳ್‌ ಕೆಡೆದೆರಲೆಯಂತಡಿಯಿಡಲಾರ್ತಾವಿಲ್ಲ 
(vw 60) (ಬಳ್ಳಿ 4 ಕುರುಳ್‌,] 

ಬಳ್ಳಿಗೊಳಿಸು (ಕ್ರಿ). ಸಂಬಂಧವನ್ನುಂಟು ಮಾಡು ; ಹೊಂದಿಸು: 
ಮತ್ತಮಾ ರಾಗಂಗಳಂ ಪಾಡುವಲ್ಲಿ ಗ್ರಾ ಮವರ್ಜಂಗಳಂ ತೊಆಕದು ಜನ್ಮ 
'ಜನಕಂಗಳಂ ಬಳ್ಳಿಗೊಳಸಿ [ಬಳ್ಳಿ 3- ಕೊಳಿಸು] 

ಬಳ್ಳಿಗೌಂಗು 'ಬಳ್ಳಿಗವುಂಗಂ' ನೋ. 

ಬಳ್ಳಿಗ್ಗಮ (ನಾ). ಒಂದು ಊರಿನ ಹೆಸರು: ನಿಮ್ಮನೂರ 
ಕಿಳ್ಳಮ್ಮನ್‌ ಆಣ್ಣುಗಿಯ ರಟ್ಟಿಗನ* ಬೆದೆಮೆಟ್ಟಿ ಥೈ ಯಾಲಮ್ಮನ್‌ ಬಳ್ಳಿಗ್ಗಮಯ 
ಗಾಮುಣ್ಣನ" (ಎಳ: ೪111, ಸೊರೆದಿ. ೦೦-೦೩; ಸು. 800). 

[p ಇದು `ಬಳ್ಳಿಗಾಮೆ' ಎಂಬುದರ ಅಪಲಿಖತ) 

ಬಳ್ಳಿಡು, ಬೊಳ್ಳಿಡು (ಕ್ರಿ). ೧. ಇ ಬಳ್ಳಿಕ್ಕು : ಲಿಂಗನಿಷ್ಠಾಹೀನರು 
ಓದಿ ಹಾಡಿದರೆ ನಳ್ಳಿಗುಳ್ಳೆಯ ತಿಂದ ನರಿ ಹಳ್ಳದ ತಡಿಯಲ್ಲಿ ಬಳ್ಳಿಟ್ಟು 
ಬಗುಳಿದಂತೆ (8ರ್ಕೇಕ- ೩೩-೨೦). ೨. (ನಾಯಿ, ನರಿಗಳ ಹಾಗೆ) 
ಅರಚು; ಕೂಗಾಡು; ಬೊಬ್ಬಿಡು : ಕೊಟ್ಟರೆ ಹರಸುವೆನು ಕೊದದಿ 
ದ್ವರೆ ಬಳ್ಳಿಟ್ಟು ಬಗುಳುವಂಥ ಭೃಷ್ಟ ದಾಸನು ನಾನು (ನೋಕ್ಟರೀ. ೭೩-೨೬); 
ಹರಿಹರನ ಹರಣಕ್ಕೆಂದು ಬಳ್ಳಿಟ್ಟು ಬೊಗಳುತ್ತೆ ಬಂದು ಪ್ರೀತದೊಳು 
ಹದುಳಮಿಹನು . (ಕಾಕ. 09-೩೭೩). ಬೊಳ್ಳಿಡು : ೨. ಒಳ್ಳೆಯ 
ವಖಿಶಿಂಗೆಯುಳ್ಳೊಡವೆ ಕೊಡೆನೆಂದು ಬೊಳ್ಳಿಟ್ಟು ಬೊಗಳಿ ಹುಸಿದು ಸಾಲವ 
ನುಂಗಿ ಇಲ್ಲೆನುತಲಿಹನು (ಸರ್ವಕ್ಮ- 0೩೯೪). 

[ ಒಳ್ಳು (<ಬಗುಳ್ಳು) + ಇಡು, ] 

ಬಳ್ಳಿತುಜುಚಿ “ಬಳಿ ಗಿ ದುಬಿಚೆ' ನೋ. 

ಬಳ್ಳಿದರೆಯ (ನಾ). (ಬಳ್ಳಿಯಂ ಹಾಗೆ ಹಬ್ಬಿರುವ) ಅನೇಕ ತಲೆಗಳ 
ನ್ನುಳ್ಳವನು; ರಾವಣ : ಬಳ್ಳಿದಲೆಯನ ತರಳನಾಗಲೆ ಬಂದನಿಂದ್ರಾರಿ 
(೪980. ೦೯-೩). [ ಬಳ್ಳಿ *- ತಲ್ಕೆ 3 ಲ] 

ಬಳ್ಳಿದುಜುಚೆ, ಬಳ್ಳಿತುಅಂಚಿ (ನಾ). ಒಂದು ಬಗೆಯ ಔಷಧೀ ಸಸ್ಯ: 
ಹಬ್ಬಿ ಬೆಳೆಯುವ ತುರಚಿಗಿಡ : “ಯಾಸಃ, ಯವಾಸಃ, ದುಃಸ್ಪರ್ಶಃ, 
ಧನ್ವಯಾಸಃ . . . ದುರಾಲಭಾ-ಈ ೧೦ ಬಳ್ಳಿದುಜಂಚೆ” (ತಾಕರಾ- ೦೦೪) ; 
ಬಳ್ಳಿದುಜು ಕೆಯ ಬೇರು... ಅರೆದು ಪೂಸಲು ನಸುಗುನ್ನಿಯ ವಿಷ 
ಶಮನವಹುದು (ಕೈದ್ಮಶಾ- 1, 3೩9) ; ಬಳ್ಳಿ ದುಲುಚೆ ನೇ ಲಚೇಪು ಮುಸ್ತೆ 
(ಕಲ್ಯಾಣ. ೩-೩೨) ; ಬಳ್ಳಿದುಖುಚೆ ನೆಲಕ ಪು ನೆಗ್ಗಿಲು ಕಾಡಕಳ್ಳಿ . . 
ಬೆಳೆದು (ಕಾತವ. ೦6-೩೪). ಬಳ್ಳಿತುಮಿಚಿ :  ಬಳ್ಳಿತುಆುಚಿಯ ಬೇರ 
ಒಳ್ಳಿತಾಗಿಯೆ ಹಣಿದು ಬೆಳ್ಳಿಯ ರಸದಿ ಬೆರೆಯಲೈ ಹೇಮು ತಾ ಬಳ್ಳದಲಿ 
ಬಕ್ಕು (4ರ. ೦೬೪). `ತುರಚಿಬಳ್ಳಿ' ಪರಾ, [ಬಳ್ಳಿ + ಶುಚ) 

ಬಳ್ಳಿಬರೆ (ಕ್ರಿ). (ದೀರ್ಧ ಮಂಂತಾದ) ಕಾಗುಣಿತವನ್ನು ಬರೆ: 

€ ಮೇರೆ ಕಾಗದ ಪುಸ್ತಕ ಓದುವ ಹುಡುಗರು ತಲೆಗೆ ಒಂದು 

ದುಡ್ಮನ್ನೂ. ಹಲಗೇ ಬರೆಯುವವರು ಮೂರು ಕಾಸನ್ನೂ, ನೆಲದ ಮೇಲೆ 
ಬಳ್ಳಿ ಬರೆಯುವವರು ಎರಡು ಕಾಸನ್ನೂ ತಂದು ಪಂತರಿಗೆ ಆ ದಿವಸ ಕೊಟ್ಟು 

ಶಾರೆದಾಪೂಜೆಯನ್ನು ಮಾಡಿದರು (ಮಾನುರಾ. a) [ಬಳ್ಳಿ + ಬರೆ] 

ಬಳಿ ಬೆಳಗು “ಬಳ್ಳಿ ವೆಳಗು' ನೋ. 

ಬಳ್ಳೆಮಾಡ. ಬಳ್ಳಿ ಮಡ (ನಾ). ಬಳ್ಳಿಗಳಿಂದ ರಚಿತವಾದ ವಂನೆ; ಲತಾ 
ಕುಂಜ: ವಖೊವತ್ತೆರಟ್ಟಳ್ಳ ಘಡರಗಳುವ ತಂ ಮಾಡಿಸಿ(ನರ್ಮಾಕಾ. ೪೩-೨3೦); 
ಸುರತಸುಖದ ಬಳ್ಳವಳ್ಳಿಯೆನಿಪ ಬಳ್ಳಿ ಮಾಡದಿಂ ಮಹಾವಿನೋದನೀಡದಿಂ 
(ಶಂಕು. ೧-೩6 ರಗಳಿ) : ನಲವಿಂದಂ ಬಳ್ಳಿ ಮಾಡಂಗಳೆ ಇಳ್‌ ಗುಡಿಯಂ 
ಬೇಗನೆ ಕಟ್ಟಿಂ (ಳಾ. ೩೨೨). ಬಳ್ಳಿವಾಡ ;  ರತ್ನದೀಧಿತಿಯೊಳೊಂದಿ 
ಪಳಂಚುವ ಬಳ್ಳಿವಾಡದಿಂ ಕಳಸದ ಮತ್ತವಾರಣದ ಶೋಭೆಗಳಿಂ 


(ನಿನೇಕೆ. ೨೩೬). 


೬೩೩೭ 


ಬಳಿ ವೆಳಗು 


(ರನ್ನು. 8-98) ;: ಬಿರಿಮುಗುಳಿನೊಪ್ಪುವ ಕಾಡುಮಲ್ಲಿಗೆಯ ಬಳಿ 
ವಾಡಮೂಂ (ಉಊಠತಿಕ್ಕ. 60-06) ; ನಂದನವನಂ ದ್ರಾಕ್ಷಾರಸಾಲಂಗಳಿಂ 
ಮಿಂಚುಂದೀವಿಗೆ ಬಳ್ಳಿವಾಡಮೆಸೆಯೆ (ಕ್ಮುಸೂರು- 4-6೬) - [ಬಳ್ಳಿ ಮಾಡ, ] 
ಬಳ್ಳಿಮಾವು (ನಾ). ಬಳ್ಳಿಗಳು ಹಬ್ಬಿರಂವ ಮಾವಿನ ಮರ: 
ರಾಜಿಪುವು ಬಳ್ಳಿಗವುಂಗಿನ ತಟ್ಟಿ ಬಳ್ಳಿವತಾವಿನ ಮನೆ ಬಳ್ಳಿಮಲ್ಲಿಗೆಯ 
ಮಂಡಪಂ (ಶಾಂಶಿಪು. ೬-೧೩೦) ; ಇವ್ಮಾವಿನ ಬಳ್ಳಿ ಮಾವಿನೆಳಮಾವಿನ 
ಸೊಂಪೆಸೆಗುಂ ವನಾಂತದೊಳ್‌ (8೧೭. ೦೪-೨೬) : ಮೆಲ್ಲನೆ ನಡೆವಂಚೆಗಳಂ 
ತಳೆದಿರ್ಪ ಬಳ್ಳಿ ಮಾವಿನ ಸಾಲ್ಗಳ್‌ (ಕಲಾ. ೦೦೬). [ಬಳ್ಳಿ + ಮಾವು) 
ಬಳ್ಳಿಮಿಂಚು (ನಾ). ಬಳ್ಳಿಯ ಹಾಗೆ ಕವಲಾಗಿ ಕೋರೈಸುವ 
ಮಿಂಚು : ಕೋಲುಮಿಂಚು : ನೆಗೆದುದು ಬಾಳ್ವೊಗೆ ಕಾರಮಾಗಿಲಃ 
ಒಳ್ಳಿಮಿಂ[ಚಿನಿಂದು]ಳ್ಕುವವೋಲ* (ಕಂಶಳಾ. ೦೦-69); ಅಡರ್ದತ್ತೆತ್ತಲುಂ 


ಬಳ್ಳಿವೀಂಚಂ' ತಳೆದಾಶಾಮಂಡಲಂ ಕಟ್ಟನೆ ಕುನಿಯೆ ಜಳಸಿ ತ 
ಜೀಮೂತಜಾತಂ (8ಗಏ- ೪-೪) ; ಬಂದಳೂರ್ವಶಿ ಬಳ್ಳಿಮಿಂಚಿನ 
ಮಂದಿಯಲಿ (ಕುವ್ಮಾಳಿ. ೯-೦೩). [ಬಳ್ಳಿ -- ಮಿಂಚು] 


ಬಳ್ಳಿವರಿ (ಕ್ರಿ). ಬಳ್ಳಿಯ ಹಾಗೆ ಹಬ್ಬು.-ವಿಸ್ತಾರವಾಗು.-ಹರಡು : 
ಬೆಟ್ಟದ ಮೇಲೊಂದು ದಳ್ಳುರಿ ನಿಮುರಿ ಬಳ್ಳಿ ವರಿದು ಆಕಾಶಕ್ಕಡರಿ ಜಗ 
ದೋಳ್ಪಸರಿಸಿ ಸಪ್ತ್ರಸಮುದ್ರಂಗಳ ನುಂಗಿತ್ತು (6ರ. ೩೩-೪) ; ಮೂಡಿ 
ದುದು ನೆಯ್ದಿಲ ಬೆಳ್ಹು ಮಡಲ್ಲುದಚ್ಛವೆಲ್ಲಿಂಗಳ ಬಳ್ಳಿವರಿದತ್ತೆಳವೆಂಡಿರ 
-ಕಣ್ಣ ಬೆಳ್ತು (ಊಕಾಠ- ೨-೨೦) : ಸೆಜ್ಜೆವನೆಯ ಸಿರಿಮಂಚದೆೊಳಿ್‌* ಕುಳ್ಳಿರ್ದು 
ಬಳ್ಳಿವರಿವ ನೇಹಂ ಕುಡಿ ನಿಮಿರೆ(ಗಿಂಕ. ೨-008 5). [ಬಳ್ಳಿ -- ಪರ್ಮಿ) 

ಬಳ್ಳಿವಲೆ (ನಾ). ಬಳ್ಳಿಯಂ ಹಾಗೆ ಇರುವ ಬಲೆ ; ತಳ್ಳಿವಲಿ ಬಳ್ಳಿವಲೆ 
ತೊಡಕುವಲೆ . . . ಮಂದಸಿನ ವಲೆಯ ಹೊಜಕೆಗಳ ಬೇಡವಡೆ ನೆರೆದುದು 
(ಹಕಳಾ. 8-6); ಬಿರ್ಚುವಲೆ ಬಳ್ಳಿವಲೆ ಗೋರಿವಲೆ ಖಂಡವಲಿಗಳಿಂಬಿವಂ 
ಬೀಸರಂಬುಗದೆ ಬಿರ್ಚಿ ಬೀಸಿದಾಗಳ್‌ (ಉಾ೫-೫೩-೦೦೪ ಫ). [ಬಳ್ಳಿ + ಬಲೆ] 

ಬಳ್ಳಿವಾಡ "ಬಳ್ಳಿಮಾಡ' ನೋ. 

ಬಳ್ಳಿ: ವಾಯ್‌ ಸ್ರ ಬಳ್ಳಿಯು ಹಬ್ಬುವಂತೆ ಸಾಲುಗಟ್ಟಿ ನುಗ್ಗು, - 
ಸಾಲಾಗಿ ನುಗ್ಗು : ಸಪ್ರೆಚ್ಛದ ಗಂಧದ ಸೊವಡು ಮುಟ್ಟಿ ವಾದಕರ 
ಕುಳಮೋವದೆ .ಬಳ್ಳಿವಾಯ್ದು ಗರಿ ತುಳ್ಳಿದ ಗಿರಿ ಪರಿವಂತೆ .ಪರಿದು.. 
ಮರವಾಯ್ಡಿರ್ಕುಂ (ಕಾಂತಿತು. €-0೪೦)- [ಬಳ್ಳಿ + ಪಾಯ್‌; 

ಬಳ್ಳಿವಿಡಿ (ಕ್ರಿ). ಬಳ್ಳಿಯನ್ನು ಆಧಾರವಾಗಿ ಹಿಡಿ: ದುರಾರೋಹ 
ಮುಮಾದೊಡಂ ಬಗೆಯದೆ ಬಳಸಿದ ಬಳ್ಳಿವಿಡಿದಡರ್ದೇಜ್‌ (ಳಾರೂಶೂ. ೦೬೭). 

[ಬಳ್ಳಿ * ಪಿಡಿ] 

ಬಳ್ಳಿವೆಚುಣ್ಣೆ(ಕ್ರಿ). ಬಳ್ಳಿಯು ಹಬ್ಬು ವಂತೆ ವ್ಯಾಪಿಸಂ; ಹರಡಂ :ಆಕಾಶ 
ಗಂಗಾ ಪ ಪ್ರವಾಹಮನಾಧಾರತೆಯಿಂದವೆನಿಗಲೊ ಕೈತೆಂಬಂತೆ 'ಓರೊಂದೆಡೆಯ 
ಬಯಲೊಳ* ಬೆಳ್ಳ ಂಗೆಡೆದು ಬಳ್ಳಿವೆರ್ಚಿಯುಂ (ಕೊರ್ರಪು. 6-೪9 ನ). 

[ಬಳ್ಳಿ ಚಃ ವೆರ್ಚು,] 

ಬಳ್ಳಿವೆಳಗು. ಬಳ್ಳಿಬೆಳಗು (ನಾ). ಬಳ್ಳಿಯಂಂ ಹಬ್ಬಿದಂತೆ ಹರಡಿರಂವ' 
ಕಾಂತಿ : ನನೆಗೆಅಪ ತುಂಬಿ ಗಟ್‌ಯೆನೆ ಕೊನೆವೆಳಗಿಂ £ವೆರಲಿಂ ನಿಮಿರ್ವ 
ಬಳ್ಳಿವೆಳಗುರ್ದಿದ ಕಾಲಿನೆ ಗಆ್‌ಗಟ್ಟುವುದತನುಗೆ ನನೆಗಟ್ಟುವ ನೆವದೆ 
ಪುಪ್ತಲಾವೀನಿವಹಂ (ನರಥ್ರ. ೦-೬೩) ; ನುಣ್ಣೆಳಗನೀವ ಫೊಂಬಟ್ಟಿಯ 
ಬಳ್ಳಿವೆಳಗಂ ಕಣ್‌ವ ಬೆಳ್ಳಟ್ಟಿಯ . . . ಮೇಲ್ಕಟ್ಟಿನ ಬೆರಕೆವೆಳಗು 
ವುಂಟಪದೊಳಗಂ ಪೊಜಗಂ ತೆಕ್ಕನೆ ತೀವೆ (೧64. ೦೦-೨೪ ಶು: ಹರಿದು 
ಹಬ್ಬುವ ಬಳ್ಳಿವೆಳಗಿನ ಮುರಿವು ಮಂಡಳಿಸಿದುದು (ಕುಪ್ಮಾಣ: ೬-4) 
ಬಳ್ಳಿ ಬೆಳಗು : ಓರೆಮೋಟದ ಬಳ್ಳಿ )ಬೆಳಗುಗಳ. . ಗರುವೆಯರಡಸಿದರು 
ದತ್ರಿ 'ಪದಾತ ಒದೆಯ ದಂಡಿಗೆಯ ಬಳೆಹನಲಿ (ಉಕಾ ೫. ೦೨-೦೦೦). 

[ಬಳ್ಳಿ ಬೆಳ ಗ್ಯು) 


ಬಳ್ಳಿವೆಳ್ಳು ೬೩೩ರ ಬಳಿ 


ಬಳ್ಳಿವೆಳ್ತು (ನಾ) ಬಳ್ಳಿವೆಳಗು : ಗುಗೆ ಬಬಲ್ಬವೋಲ್ನೆಲಕೆ ಬೆಳ್ಳಿಯ 
ಬೆಟ್ಟದ ಬಳ್ಳಿವೆಳ್ತು ಬೆಳ್ಳೆಂಗೆಡೆದೊಪ್ಲೆ (ಅರ್ಥನೇ: ೨-೩೦); ಕಡುನೆಗೆದಬ್ಬರಂ 
ಮೊಬಗಿನಂತಿರೆ ಬಿಲ್ಲೊಳಮರ್ಕೆವೆತ್ತ ಕನ್ನಡಿಗಳ ಬಳ್ಳಿವೆಳ್ಲು ಉಡುಮಿಂಚಿನ 
ಮಟಿ್‌ಯಂ ಕಜಿ್‌ದರ' ವಿಗೆ ಬಿಲ್ಲ ಬ್ಲಹ೦ (ಕನಕಾ. ೨೬೭). 
ಳ್ಳ + ಬೆಳ್ಮ] 5 
ಬಳ್ಳಿಸುಂಡೆ, ಬಳ್ಳಿಸೊಂಡೆ (ನೂ). (ಬೇಲಿಗಳ ಮೇಲೆ ಹಬ್ಬುವ, 
ಕೆಂಪಾದ ಹಣ್ಣು ಬಿಡುವ) ಒಂದಂ ಬಗೆಯ ಸಸ್ಯ : "ಕರ್ಣಕಾ. 


ಬಳ್ಳುಪಿಳ್ಳೆ (ನಾ). ನರಿಯ ಮರಿ; ರಣದೆ ಮೈಸೋಲದ ಸಾಲದ ಬಾಲ 
ನೊರ್ವನಂ ಬಳ್ಳುಪಿಳ್ಳೆಯನೆಂತಂತು ಕೊಂಡುಯಬ್ವದಿದಾವ ನಾಯಂ? 
(09ರೂಕ್ಕೆ. 0೦೫೬-೧೦). [ ಒಳ್ಳು, + ಪಿಳ್ಳೆ] 

ಬಳ್ಳೆ (ನಾ). ಒಂದು ಬಗೆಖಂ (ಮಾದಕತೆಯನ್ನುಂಟು ಮಾಡುವ) 
ಸೊಪ್ಪಿನ ಬಳ್ಳಿ: “ಕುಶಲತೆಯೆನಲ* ಬಳ್ಳೆ” (ಮಂಗರಾ- ೪8-9೭); ಬಳ್ಳಿ 

ಭಂಗಿ ನುಗ್ಗೆ ಉಳ್ಳಿ ಮೊದಲಾದ ಇವನೆಲ್ಲವ ಬಿಡಬೇಕು (ಏಕೇಕ್ಕ. ೬೪); 


ಬಳ್ಳೆ ಬೆಲ್ಲವತ್ತದ ಕೋಯಿ ಸೋರೆಯ ಕಾಯಿ ಅತ್ತಿ ಅರಳಿ ಆಲ ಬಸುರಿ 


ವೋಲಿರೆ ... 


ಬಳ್ಳಿಸುಂಡೆ” (೬೬೧. ೨೦): ಬಳ್ಳಿಸುಂಡೆಯ ಸಹಮೂಲವು ಮಂಗರವಳ್ಳಿ ಗೋಣಿ... ಕಳವಿಗೆಯ ಹಣ್ಣುಮಂ ತೊಜಕಿವುದುಂ (ಶಸಾರ. ೪೪). 
ಸಂಗಳು ಸಹಿತ (ಸಾಳೃಸಾಂ. 946); ಗರುಗವ ಸೊಪ್ಪು ಕುರುಟಿಗೆ [( ಇಬಳ್ಳಿ./ತಮಾ. ವಳ್ಳೈ ವ ಬಿಳಿಹಂಬು ] 

ಸೊಪ್ಪು ಹೊನಗನ್ನೆ ಬಳ್ಳಿಸುಂಡೆ ಇದರ ರಸವನು ಅಭ್ಯಂಗವ | 10| ಬಳ್ಳೆ 'ಬಾಟಕಿಲೆ' ನೋ. 

ಮಾಡಿಸಲು ಪಕ್ಷಿಗ್ರಹ ದೋಷ ಶಮನವಹುದು (ಕ್ಮರ್ಕಸಾ: 11. ೪).| |ಬಳ್ಳೊಳ್ಳಿ "ಬಟಿೌ್‌ವಲಕ್ಕಿ' ನೋ. 


ಬಳ್ಳಿಸೊಂಡೆ : ಹೀರೆಕಾಯಿ, ಬಳ್ಳಿಸೊಂಡೆ . . . ಜ್ವರದವರಿಗೆ ಪಥ್ಯ 
ದ್ರವ್ಯಗಳೆಂದು ಮತಾಂತರದಲ್ಲಿ ಹೇಳಲ್ಪಟ್ಟಿದೆ (ಸಕನ್ನಿ. ೧೦೨); ಬಳ್ಳಿ 
ಸೊಂಡೆ ಬೇರು ನರುವಲಬೇರು ಕಡವದ ಬೇರು (ರ್ರಾಣ್ಣತೂ-. ೨-೨). 

[ಬಳ್ಳಿ * ಸುಂಡೈ) 


ಬಜಿ, ಬರ,; ಬರನಂ, ಬಅನ್‌, ಬಜಿನಂ (ನಾ). ೧. ಕ್ಷಾಮ; ದಂರ್ಭಿಕ್ಷ: 


ಇಂಚೆಯ ಪಸವಿನ ಬಜಿದ ಕಳಿಂಚಿನ ಡಾವರದ ಬಾಧೆಯಿಲ್ಲದ ಪದದೊಳ್‌ 
- * ೬ ವಿರಿಂಚಿಯ ಕೆಯ್ದಿಡಿವೊಲಾದುವಾ ನಾಡೂರ್ಗಳ* (ಶಂಶಛಾ. 6-80); 
ಎಲೆ ಮುನೀಶ್ವರ ಬಟಗಳಾದುವು ಮಳೆಗಳಿಲ್ಲದೆ ವರುಷ ಹನ್ನೆರಡಾಯ್ತು 


ಬಳ್ಳಿಸೊಂಡೆ “ಬಳ್ಳಿ ಸಂಂಡೆ' ನೋ. 
ಬಳ್ಳಿಹಾಲೆ (ನಾ). ಬಳ್ಳಿಯಾಗಿ ಹಬ್ಬುವ ಹಾಲೆ 
ಪರ್ಣಿಕಾ__ಬಳ್ಳಿ ಹಾಲೆ” (ರಾಹಟೀ. ೨-೨-೬೦ ವ). 
[ಬಳ್ಳಿ 1+ ಹಾಲ್ಕೆ (ಎ ಪಾಲೆ) ] 


(1980. ೦-೩೬). ೨. ಒಣಗಿರುವುದಂ; ಶುಷ್ಕವಾಗಿರುವುದು; ಬತ್ತಿ 
ದುದು: ಕಟ್ಟುಜದ ಬಜಿದ ಬಾಯಾಯ್ತರಿಯಂ ಗೆಲಲಾರ್ಪೊಡೆ 
ಪೋರ್ಪೊ . ಅಂತು :ಅಂಕಿಪರೊಳರೇ (ಉಮಾಕ್ಕ. 608೬-೦೬) . ೩. 
ತಾಪ ಹೆಚ್ಚಾದುದಂ : ಎರಹಾನಳನಿಂ ನೆಜ್‌ ಬಣವಾಗಿರೆ ಪಡುನೇಸ 


ಸಹ 
ಸಿಸಿ 
ಕ್ರ 


“ಮಧು 


ಬಳ್ಳಿಹುಸಿಕ (ನಾ). (ಬಳ್ಳಿ ಹಬ್ಬುವ ರೀತಿಯಲ್ಲಿ) ಅನೇಕ ಸಂಳ್ಳು|20|  ಅೊಳಳುರ್ದುವಗಲ್ಲು ಚಕ್ರವಾಕದ್ವ೦ದ್ವಂ (ಸೂಕ್ತಿಸು. 5-೩0), ೪: 
ಹೇಳಂವವನು: ಬಹಳ ಸುಳು ಗಾರ : ಇಳ್ಳನೆಂದೆಂಗೆ ಕಡುಪಾಪಿಯಿವ ಅತ್ಯಾಸೆ ; ಅತ್ಯಪೇಕ್ಷೆ : ದಿವ್ಯಸ್ವರೂಪನಂ . . . ಕಂಡೆನ್ನ ಕಂಗಳ ಬಜ 
ನೆಂದೆಂಗೆ ಬಳ್ಳಿಹ:ಸಿಕಂ ಬಲಯ ಕೋಪಫಿಯಿವನೆಂದೆಂಗೆ ಶಿವಭಕ್ತಿಡಂಬ ಹಿಂಗಿಶ್ತಿಂದು (ಈಹಾರೇ- ೨. ೩೨-೬6); ಧರಾಜನದ ಕಣ್ಣ ಬಜಿ ತಿಳಿದವು 
ನೆಂದೆನಿಸಲಾಅಿಕಂ (ತಿರುಕೆ. ರೇ. ೨೦-೦೩). [ಬಳ್ಳಿ * ಹುಸಿಕ (ಎ ಪುಸಿಕ)] (ಸಿರ್ಕರಾ- ೭-೪3); ಇರ್ವರ ಬಾಳ ಬಾಯ್ಲುಳ ಬಅಂ ಪಿಂಗಲೈವೇಡಂ (ಅರಂಘ. 

ಬಳ್ಳು, (ನಾ). ನರಿ; ಜಂಬುಕ : “ಜಂಬುಕಂ ಸೃಗಾಲಂ ನರಿ ಫೇರವಮಜಗೆ 0೩-8೦), ಬರ, : ೧ಿ.ವಂಳಿ ಬಂದರೆ ಬೆಳೆ, ಇಲ್ಲವಾದರೆ ಬರ (ನಂ.೬); 
ಬಳ್ಳು” (ವಸ್ತುಕೋ. ೪೦-೩); ಇಂದ್ರಜಾಲಿಗನಂತುರಿಯನುಗುಬ್ವ ಬಳ್ಳು | ಈ ಬರದೊಡನೆ ಅನೇಕ ಪಿಡುಗುಗಳೂ ಪ್ರಾರಂಭವಾದವು (ಳಂಹು. 
ಗಳಂ (ಉಾತ್ಮಸಾ, 33೯ ರೂಡ್ರಳ); ಆಕಾಶಕ್ಕೆ ಬಾಯಂ ತೆಜಕಿದೂಳ್ವ 000). ೫. ಅಭಾವ : ಕೊರತೆ: ಸಕ್ಕರೆ ಬರ ಬಿದ್ದಾಗ ಕಾಳಿಗೆ ಉಪ್ಪು 
ಬಳ್ಳುಗಳುಮಂ ( ಪಂಶಳಾ. ೧೩-೪೬ ನ); ಬಳ್ಳೊರಲ್ಹುದು ಮುಂದೆ ಸೇರಿಸಿ ಕುಡಿಯುವಿರಾ (ಹಾಕ್ಕುತು೩೬)- ಬರಸು: ೫. ಭಕ್ತಿ ಬರನಾದೀತು 
ಮಾರ್ಗವಂ ದಾಂಟಿವಮುದು ಕುಳ್ಳಿರ್ದ ಮೃಗಮೆದ್ದು ( ಕೈಮಿಭಾ. ೦೯-೩ ). ಸತ್ಕಾವ ತಪ್ಮಾರು (ಎ೦೪. ೦೦೨೦-೦೨). ಬಜಿನ್‌ : ೧. ಮರನೊಳ್‌ 

(ದೇ. ॥ ಮಲ. ವವ್ವಾಯಿ, ವವ್ವಾಲಿ] ದೆ.ವೇಂದ್ರಚಾಪಂ ನೆಗೆದಿರೆ ಬೆಳೆಗುಂ ಧಾಶ್ರಿಯೊಳ್‌ ಮುಂದೆ ಸಸ್ಕೋ 

ಬಳ್ಳ್ಳು 'ಬಗುಳ್ಳು' ನೋ. ಸ ತ್ಯರನಾಶಂ ವಾರಿಯೊಳ್‌ ಪುಟ್ಟಿರೆ ಬಜನೊಗೆಗು೦ (ಉಊೋಕೋಶ.- ೪-30); 

ಬಳು ಿಗಲೆ, ಬೊಳ್ಳುಗದೆ, ಬೋಳುಗರೆ (ಕ್ರಿ). ೧. (ನಾಯಿ. ನರಿಗಳ ಅಂತು ಬಜನಅ*ಯಟ್ಟೆ ಕಂದಮೂಲಫಲಂಗಳಂ ಮೆಲ್ಲು ಜಿವಿಪೆವೆಂದು 
ಹಾಗೆ) ಅರಚು : ಬೊಬ್ಬಡು : ಮುತ್ತ ಮುದು ನರಿಯಂತೆ ಬಳ್ಳು ಕೆಲಂಬರ* . . . ಅರಣ್ಮಕ್ಕೆ ಬಂದು” (ರಕಕು. ೩-0೨ ವ). ೨. ನಾಲ್ವೆರಲುದ್ದ 
ಗರೆವರ್ಕೆಲರು ಕತ್ತೆಯಂತರಚಿ ಕಾಳ್ಗೆ ಡೆವುತಿರ್ಪರ್ಕೆಲರು (ಏಕಾಂರ. ಹ. ದೊಳಗೆ. ಕತ್ತರಿಸಿಕೊಂಡೀರ ಪಲಸಿನಕಾಯಂ  ಹುಳಿಯುಪ್ಪವೆಜ3ದ್ದ 
೨೪೭-೦೦);  ಕೊರೆವಳ್‌ ಪಲ್ಲಿಂ ಬಲ್ಮೈಗರೆವಳ: ಕನವರಿಸಿ ಬಳ್ಳುಗರೆವಳ್‌ ಮೊಸರಂ ಕಲಸಿ ಬಅನಾಗುವಂತಟ್ಟು (ಸೂತ. 8-೬೦). ೪. ಎನ್ನ ಗುರು 
(ಸೂಕ್ಲಿಸಿ, 4-999); ನೀ ಬಳ್ಳುಗರೆಯಲು ದಡಿಗ ಹಾಲಿನ ಸವಿಯ ನೋಡುವೆ], ವಿನ್ನೆಂದು ಬಿಜಯಂಗೈದು ಕರುಣದಲಿ ಕಣ್ಣ ಬಣನನು ತಿಳುಹಿ... 
(6೪80. ೧೪-96). ಬೆೊಳ್ಳು ಗರೆ ು ದಿ. ಹುಚ್ಚುನಾಯಿ ಕಚ್ಚಿದುದರಿಂದ ಮನ್ನಿಸುವನೋ ಎನುತಲಾ ಬಸವಣ್ಣ ಚಿಂತಿಸಿದ (ಫ್ರರುೀ. 3೨-೩). ೫. 
ಅವನು ನಾಯಿಯಂತೆಯೇ  ಬೊಳ್ಳುಗರೆಯುತ್ತಿದ್ದನು (6): ಬಯಕೆಯೊಳು ಬಅನುವುಂ ಮೌನದೊಳು ನಂಡಿಯುಮಂ ... ಬಯ್ತು 
ಬೋಳುಗೆರೆ : ೨. ಎ ಬಳ್ಳಿಕ್ಕು : ಸೂರನ ಬೊಳ್ಳುನಾಯಿ ಬೋಳು ಡುತೆ (ಕಿ6:6.ರೇ, ೬-೪): ಹಿ. (ಆಲಂ) ಇಲ್ಲವಾದುದಂ; ಹಾಳಾದಂದಂ: 
ಗರೆಯಿತು (ಮರಮ. ೩3): [ಬಳ್ಳ್ಯೂ (ನ ಬಗುಳ್ಳು) *-ಕರೈ) ನಾಶವಾದುದು : ಬಜ್‌ತುದು ಧೈರ್ಯವಾರ್ಧಿ ಬಅನಾದುದು ಪೆರ್ಚಿದ 

ಬಳ್ಳುಗೆಡೆ (ಕ್ರಿ). ಕ ಬಳ್ಳುಗರೆ ೧: ಕಡಿತಲೆಯ ನಾಯಕರ್‌ ಶಕ್ತಿ ಬಿಂಕಮಂ ತೊಜಕಿದುವು ಚಿತ್ತವೃತ್ತಿ (ಕಕ. 9-6೪). ಬಜಿನು ; 
ಕೆಯ್ಕೊಂಡು ಬಳ್ಳುಗೆಡೆದೆ ೫930. ಬಳುಗೆಡೆದಿ, ಬಳ್ಳುಗೆಡೆ ]ಕ್ಕವಾಜು ೪. ಕಿಜುನಗೆವೆರಸಿ ರಾಯನ ನೋಡುವಳು ಕಣ್ಣ ಬಜನೆಲ್ಲ ಬಜತು 
ವಾಲಿ (ನಂಪಥಾ-: ೦೦-6ಂವ) ; ಕೊಳ್ಳಿಗಳಂ ಬಿಡದೋವದೆ ಬೀಸುವ ಬಳ್ಳು ಹೋಹಂತೆ (ರಂತ. ೩-೬೬). 
ಗೆಡೆದು ಚಿಸುವುಡಿಯಂ ಸೂಸುವ - ಮರುಳ ನೆರವಿಗಿನಿಸಪ್ರಡಮಗಿ ಬಅಬಅ, ಬಜಬಜಗು, ಬಜಬಜನು (ದಿ ರುಕ್ತಿ) :  ಬಜಬಲಜಾಗಿ 
ಯದೆ (ವರ್ರಮೂ- ೦೩-೨೦ ರಗಳ); ಎಲವೊ ರಕ್ಕಸ ಬಳ್ಳುಗೆಡೆಯದಿರುಳಿದು ಬಾಯ್‌ ಬತ್ತುವೊಡಂ. .. ಸಾಯಂ ತುರಗಂ (ಅಕ್ಕಾ. ೬-೩೭); ಬಲಿತು 
ಹೋದರೆ ನೀನು ವೀರನು (898. ೨೨-೨೪). 46) ಬಸಿವ ಕಂಬನಿಯಿಂದ ನಾಂದಿರ್ದ ಗಟಿ:ಗಳು ವಿರಹಾಗ್ನಿಯಿಂದ ಬಿಬಿ 


[ ಬಳ್ಳ (ಇಬಗುಳ್ಳು) + ಕೆಡ್ಕೆ] ಗಾದನವು (80ಪ್ರಸಾಂ, ೦೪-೧೪) ; ಬಜಿಬಲಿನಾಗೆ ತಾಳಿಸಿದಗುರ್ವರೆಯಂ ರವಿ 


ಬೆಂ 


(ಕೊಳ್ಳ. ೪-೦೩); ಬೇಗೆಯ ಬೆಂಕಿಯಿಂ ಕರಂ ಬಆಬಜನಾಗಿ ತಾಳಿಸಿದವೊಲ್‌ 
ಕರಿವೋದುವು ಬೆಂದು ಬೆಟ್ಟುಗಳ್‌ (ಕಾರಫು. 9-೬9). ಬಣಬಜಂ ಬತ್ತು. 
ಬಜಬಲ ಬತ್ತು ಎ ಪೂರ್ತಿ ಒಣಗು; ಸಂಪೂರ್ಣವಾಗಿ ಶುಷ್ಕವಾಗು : 


ಬೆಂಬಂ ಬೆಂಡೆಳ್ಲು ಬಜಬಅಂ ಬತ್ತಿ . . . ಕೋಟಲೆಗೊಳುತಿರ್ಪ 
ಪೆಳಿಫೀನಕುಲದಿ೦ (೧06. «೩ 5); ಕೆಲಿ ಬತ್ತಿ ಬೀಡೇಳೆ ಬಜಬ 
[ಕಾಕಾಂ. ವ]ಅಂ ಬತ್ತೆ ಪಧಿಕರ ಬಾಯ್ಲಳು . . ಬೇಸಗೆ ಬಂದುದು 


ಅಟ್‌ಯೆಂ -ಪೂಅಲ* . ಬಾಯುಂ ಬಜಬಜ ಬತ್ತಿತ್ತು 
. ಚೆಂದ್ರನೆಖಿ ಶೋಕರಸಾ 


(ಕುಮ. ೬-೬೩); 
(ಉದಂಈ. ೦೪೦); ಬಲಬಜ ಬತ್ತೆ ಜಾಯ್‌., . 
ಕುಳಚಿತ್ತೆಯಾಗಿ (ಶಂರಾಮಾಿ 9-೩೦). 

[ದೇ.॥8 ತಮಿ. ಮಲ, ವಲಮ?; ತುಳು. ಬರ ; ತೆಲು. ವರವು] 
ಬಜಂ (ಪ್ರ). "ವರೆಗೆ', ಎಂಬರ್ಥದಲ್ಲಿ ಬಳಕೆಯಾದ ಪ್ರತ್ಯಯ : 
ಉಬಟ್ಕಿಗೆರಡುವರಿಸಬಟ್ಟಿವರಿಯೆರ ಪತ್ತೂವರಿಸಂಬಅಂ ಮತ್ತರ್ವಣಂ 
ಉಬ್ಛಿಗೂರ್ವಆ್‌ನ್ಲು ಮಾಣಲಾಗ ತಮ್ಮ ಸ್ವೇಚ್ಛೆಯೊ[ಳಂ] ನೆಗಟ್ಟುದು 
(839%. X1-1» 94-09 970). [p ಇದು "ಬರೆಂ' ಎಂಬುದರ ಅಪಲಿಖಿತ] 
ಬಜಿಗಾಲ, ಬರಗಾಲ (ನಾ). ದುರ್ಭಿಕ್ಷಕಾಲ ; ಕ್ಷಾವಂ : ಬಜಗಾಲದ 
ಕೆಲ್‌ ಯಂತೆ ನೆಜ್‌ ಬತ್ತಿದ ಬಾಯುಂ.. . . ಬೆನ್ನೆಂ ಪತ್ತಿದ ಬಸಿಜುಂಬೆರಸು 
ಬರ್ಪ ವೃದ್ಧ ತಾಪಸನ ಕಂಡು (ಶಂಕಕಂ. ೬೩-೬) ; ಬಜಗಾಲದ ಬೆಳಸಿ 
ನಂತೆ ಮಬಟಕ್‌ಗಾಲದ ಬಿಸಿಲಂತೆ ಸಂಶಯಕ್ಕೆ ಡೆಯಾದರ್ಥಮುಮಂ 
(ಧರೋನ್ಲು. €-೨4)- ಬರಗಾಲ : ಅವರು ಬರಗಾಲ ಮತ್ತು ಕಷ್ಟಕಾಲ 
ಸಮಯಗಳಲ್ಲಿ ದೀನದರಿದ್ರರನ್ನೂ ಸಾಮಾನ್ಮಜನರನ್ನೂ ಸಂತೈಸುವುದರಲ್ಲಿ 

ಹಿಂದೆ ಮುಂದೆ ನೋಡಿದವರಲ್ಲ (44ಳ. «ಲ ; ಬರಗಾಲವಿಲ್ಲದ 
ದಕ್ಷಿಣದೇಶಕ್ಕೆ ಅವರು ಹೊರಟರು (ಕಕಥ್ರಿ. 1-000) ; ಬರಗಾಲವು ಬಂದು 
ರೈತರು ದಣಿದಿದ್ದಾರೆ (ಕೀಯ: ೦೦೪). [ಬಜಿ + ಕಾಲ] 
ಬಜಗೇಡು (ನಾ). ಕ್ಷಾಮದಿಂದ ಉಂಟಾಗುವ ಕೇಡು,- ಹಾನಿ : ಆ 
ಮಂಡಚನೂ ಬಾನಗೇಡು ಬಅಗೇಡು ಎಂನದೆ (89೩ಎ. ೦೯೩೨, ಉಡುರಿ- 
೩೦8-೨೨ ; 1293) ; ಬಾನಗೇಡು ಬಜಗೇಡು ಯೆಂನದೆ ೧೨ ಮುಡಿ ಆಕ್ಕಿ 
ಯನೂ ನಡಸಿ ಬಹರಂ (Ae: 12-11, ೪೪99-೩8 ; 1498) 
“ಬಾನಗೇಡಂ' ಪರಾ. [ಬಜಿ + ಕೇಡು) 
ಬಅಗೋಡಿ (ನಾ). ನೀರು ಬತ್ತಿಹೋದ ಕೋಡಿ : ಮಿಗೆ ಬಸಿಲ ಬೇಗೆ 
ಯನು ಬಜಗೋಡಿಗಳ ಮಿಾನ್ಗಳು ದಿನದಿನಕೆ ಮೈದೆಗೆಯದನುಭವಿಸುತ್ತ 
ಕುದಿಕುದಿಕುದಿದು ಮಗ್ಗಿದವು (ಿಕಾಗ- 00-09-0೭). [ಬe್‌ + ಕೋಡಿ] 
ಬಣಟಿ. ಬೆರಣಿ, ಬೆಅಟಿ, ಬೆಅಣಿ, ಬೆಣೆ, ಬೆಅಳಿ (ನಾ). ೧. (ಇಂಧನ 
ವಾಗಿ ಉಪಯೋಗಿಸಂವ) ತಟ್ಟೆ ಒಣಗಿಸಿದ ಸಗಣಿ ; ಕುರುಳು : 
ತರ್ದುಗಳೆಟ್‌ಗುಂ ಬ[(ಶಾಕಾಾ. ಬೆ1ಅಟಿಯೊಳುರ್ದಿ ನೆಲುವರೆಯ ಬೇರ 
ನಾಮಳಕಮುಮಂ . . . ಪೊಸೆ ದಿನಪಂಚಕದೊಳ" (ಕರುರ- ೨೬೦ ಕ್ರಯೋಲ), 
ಬೆರೆ : ೧. “ಕರೀಷಂ-ಸಗಣಿ, ಬೆರಣಿ” (೬೧: ೨೦); ಆವರಿಕೆಸೊಪ್ಪು... 
ಸಹ ಇದರಲ್ಲಿ ರೆಸವ ಹಿಂಡಿ ಬೆರಣಿ ಬೂದಿಯ ಕಲಸಿ ನೆತ್ತಿಬುಯಿಗೆ ಒತ್ತಿ 
ದಾಕ್ಷಣವೇ ರಕ್ತವಾಂತಿ ನಿಲ್ವೂದ$ (ಸಳನ್ಕೆ- 069) ; ಬೆರಣಿಯನ್ನು ಪುಡಿ 
ಮಾಡಿ ಚಕಮಕಿಯನ್ನು ಹೊಡೆದು ಬೆಂಕಿಯನ್ನು ಮಾಡಿದಳು (ರಕ್‌. 
೩೬); ಬಿದ್ದ ಬಳೀಲಿ ಬೆರಣಿ ಆಯಬೇಕು ಇದ್ದ ಬಳೀಲಿ ಇರಬೇಕು (ಗಾರೆ). 
ಬೆಆಅಟಿ : ೧. ಅಂದು ಗೋವರ್ಧನಗಿರಿಯನಿಳೆಗೊಂದು ಬೆಅಟಿಯನಿಳುಹು 
ವಂತಿಳುಹಿದನು ಮುರವೈರಿ (೫ಳ್ಮಳ- 30-೬೭). ಬೆಜಣಿ ; ೧. ಬೆಜಣಿಯ 
ನಾಯಲಲ್ಲದೆ ಅಟ್ಟುಣ್ಣ ತೆಜಹಿಲ್ಲವೆನಗೆ (ಬತತ. ೨೩೦ ; ತನಯನುಂ 
ತನ್ನೊಡನೆ ಬರುತಿರೆ ಜನನಿ ಬೆಜಣಿಯನಾಯಕೊಂಡಾ ಮನೆಗೆ ಬರುತಿರೆ 
(83ಪು. ೪64). ೨. ಸಗಣಿ; ಗೋಮಯ : ಪಳ್ಳಿ ಬೆಣಣಿ [ಶಾಕಾಂ- 
ಬೆರಟಿ]ಯೊಳಗಣ ಪುಲುವಂ ಸಾರೈಸುವಲ್ಲಿ ದಯೆಯಿಂದಾರೈವುದೆನಿಪ್ಪ 


೬೩೩೯ 


16 


20| ಬಜಿಡಾವು 


80 


40 


ಬಅಡ 


ಬಜಡಿ, 


ಬಡು 


ಮನೆಗಳಲ್ಲದೆ ತೀರ್ಥಂ (ರುತ. ೬೨೪): ಉದಧಿಯೊಳ್‌ ಬೆಲಣಿಯಂ 
ಹಾಕಿದಂತಾಯ್ತು ಜಿತಶತ್ರುಭೂಪನ ವಾಹಿನಿ (ಸಮ್ಮ . 6-83). 
ಬೆಆಣೆ : ೧. ಆ ಶಂಕರಾನಂದಂಗಂ ಪಂಚೆಪಾಯಸವ ಲೇಸಪ್ಪ ಭಕ್ಷ್ಯಗಳ 
ಬೆಣಣಿ ಮುಳ್ಳುಂ ದಸಿಯು ಪಾಷಾಣದೊಡಕುಗಳನೊಡಗೂಡಿ ಗಡಣಿಸಲು 
ರುಣ. ೭-೪೨). ಬೆಜಿಳಿ: ೩. (ಆಲಂ) (ಸಗಣಿಯ ಬಿಲ್ಲೆಯಂತೆ) 
ಅಗಲವಾಗಿರುವುದು : ದೊಡ್ಡದು : "ಬೆಜಿಳಿದಲ್‌' ಪರಾ. 
[ದೇ.॥ ತಮಿ. ವರಟ್ಟಿ, ಬರುಟ್ಟಿ, ವಜಳಿ, ಮಲ. ವರಡಿ, ವರಳಿ, 
ವಟಿ; ತುಳು. ಬೆಜಂಟ"; ತೆಲು. ವರಟ] 
(ನಾ). ೧. ನಿರುಪಯೋಗಿಯರಾದ ವ್ಯಕ್ತಿ: ಕೆಲಸಕ್ಕೆ ಬಾರದ 
ವನು : ಬಅಡನಿವನೀ ದೈವದೊಡನಬ್ಬರಿಸಿದೊಡೆಯೂ ಇಬ್ಬರಭ್ಯಂತರ 
ವನಿವರಟ್‌ಯರೆ ಮುನೀಂದ್ರರು (ಳುತ್ಮಾಸ. ೯-೩೧), ೨. ಬುದ್ಧಿ 
ಯಿಲ್ಲದಿರಂವವನು: ದಡ್ಡ: ಅವಿವೇಕಿ : ದಶಗ್ರೀವಪುರದ ಹನನವು 
ಪುರದ ಹನನಿಂ ದೊರಕುವುದಲಾಯೆ:ಂಬ ಬುದ್ಧಿಗೆ ಬಅಡನಾಗಿ ಬಳಿಕ್ಕ 
ರಕ್ಕಸರಾಯನಿಂತೆಂದ (ಕೊರಕಾ. 8-6-೬). ೩. ಜಿಪುಣ: ತ್ಯಾಗಿಯೆಂ 
ಬಅಡಂ ಬಾಲರ ಮುದ್ದ ಬಂಜೆ : , . ಜಜಿ್‌ಯಲ್‌ (ಸೋಮೇಕ.- ಇ). 
೪. ಪುಂಸತ್ವವಿಲ್ಲದವನು; ಷಂಡ : ಬಜಡರು ಬಾಳರೆನ್ನದೆ ಪೋಪವರ 
ಕೈವಿಡಿದು ಕೊಂಡೊಯ್ದು ತೋಳ ತೆಕ್ಕೆಯೊಳಿರಿಕಿ ನಿಮಿಷಕೆ ಮೇಳವಿಸಿ 
ಹಣಗೊಂಡು ಹೋರುವ ಖೂಳರೆಂಬಂಕೆಯರ ಕಂಡಸುರಾರಿ ನಗುತಿರ್ದ 
(ಕೂತ. ೩-೬೩).- [ಬಜಡು 4+ - ಅಲ./ ತಮಿ. ವಜಟನ*] 
(ನಾ). ಗೊಡ್ಡು ಹಸಂ : ಬಂಜೆಯಾದ ಆಕಳು : ಸುರ 
ಧೇನು ಚಿಂತಾಮಣಿ ಕಲ್ಪವೃಕ್ಷವ ಬಅಡ (ಡಾ ವು ಕಲ್ಮರವೆನಿಸಿ ಮುರಹರ 
ತ್ಕಾಗವ ಕುಡುತಿರ್ದ ಲಕ್ಷ್ಮೀವರನಾದ ಕಾರಣದಿಂದ (ಸೋಹಕ- ೦೭-೩೬). 
“ಗೊಡ್ಡಾವು' ಪರಾ. [ಬಜಡು 4 ಆವು) 
ಬರಡಿ (ನಾ). ೧. ಹೆಣ್ಣಿನ ಸತ್ವವಿಲ್ಲದವಳಂ; ಸ್ತ್ರೀತ್ವವಿಲ್ಲ 
ದವಳಂ ; ಗೊಡ್ಡಿ : ಬರಡ [ ಬಣಿಡಿ_ ಗೆ. [ಶಾಕಾಂ- ಬರೆಗಡೆ]ಯೋಜ್‌ದಂ 
ದಸಿಯ ಸೂಲಮನೇಜಟ್‌ದನೊೊತ್ತೆಗೊಟ್ಟವಂ ಕರೆದಭಿವಾನಮಂ ವೆಜರ್ಗೆ 
ಕೊಟ್ಟನಟ್ಕಣದಂಯ್ಲು ರಾಗದಿ೦ (ಊರಾನ. ೨-000). ವಿ. ಮಕ್ಕಳಾಗದೆ 
ಇರುವವಳು: ಬಂಜೆ: ಬಣಡಿಯ ಕೈಯಲ್ಲಿ ಮಕ್ಕಳಿದ್ದಡೆ ತೊರೆವುದೆ 
ಮೊಲೆ (ಗೋಳು. ೨8-000). ಬರಡಿ: ೧. ಬಸುರಿ ಬಾಣತಿಯರು ಶಿಶುವ 
ಮುದ್ದಾಡುವ ಶಶಿವವಖಯರು ಒಪ್ಪಿಯಿಹರು ಅಸಿಯಳು ಬಂಜೆ ಬರಡಿ 
ಯೆಂಬ ನುಡಿಗಳ ಘಸಣಿಯಿಲ್ಲವು ಸೀಮೆಯಲಿ (ವಾರೇಸಾಂ. ೦-೩೮) - 
[ಬಅಡ -- -- ಇ್ಕ./ತಮಿ. ವಜಟಿ] 


ಬಅಡು, ಬರಡು (ನಾ). ೧. ನಿಸ್ಸಾರವಾದುದಂ; ವ್ಯರ್ಧವಾದಂದು; 


ಪೊಳ್ಳು :  ಮನೋಮಂದಂ ಬಜಡೆನಿಸಿತ್ತು ಮತ್ತುಸಿರ್ವದೇನೊ ವಿಧಿ 
ಪ್ರತಿಬಂಧೆಕಾರ್ಯಾಮಂ (ರಕಳು. 8-80); ದೇವಯಾನಿಯ ಬಯಕೆ 
ಬಜಿಡಾಯ್ತೂ (ಸಂಭಶ. ಶಂ. ೩೨೪); ನರರ ತುತಿಸಿ ನಾಲಿಗೆ ಬಜಡಾಯುತಲ್ಲ 
(ಫ್ರರಂದ- ೦-೨೪-೦). ಪಿ. ನಿಸ್ಲಾರನಾದವನು ; ನಿರ್ವೀರ್ಯ ; 
ದಂರ್ಬಲ : ಬ[ಶಾಕಾಂ. ಜ]ಲಿಡುಗಳು ನೀವೀ ಜನಾರ್ದನೆನೂರೆಗೆ 
ಬಹಿರೇ . . , ಹೋಗಿಯೆಂದನು ಭೂಪರಿಗೆ ಭೀಷ್ಮ (ಕುರ್ಮಾಸ., ಓರಿಇ. 
09-88). ೩. ಗೊಡ್ಡು ಹಸಂ; ಬಂಜೆದನ : ನೀನೊಲಿದರೆ ಬಣಡು 
ಹಯನಹುದಯ್ಮಾ ( 816. ೬೬) ; ಸುರಧೇನು ಬಣಡಾದೊಡಿನ್ನೆಂತು 
ಮಾಡುವೆಂ ( ವಾಗೀರ ರೇ. ೨೬೦೨೦) ; ಕಲಿಯದ ಬಜಡುಗಳು 
ಹಯನಾದುವು ( ಕ್ರಠುೀ- ೬-೨೫ ). (ಗರಿ). ೪. ನಿಸ್ಸಾರವಾದ: 
ಪೊಳ್ಳಾದ : “ಬಜಡುಮನ' ಪರಾ. ೫. ಗೊಡ್ಡಾದ; ಬಂಜೆಯಾದ; 
ಮುಂದೆ ಕಟ್ಟಿರ್ದೀ ಬಅಡುಪಶುವಿಂದೆ ಹಾಲಂ ಮಿಗೆ ಪಡೆವೆ (ಇತತ. 
-»)- ಬರಡು : ೧. ನನ್ನ ಜೀವನ ಬರಡು (ಜಂ. ೪೭); ಇಂದ್ರಿ ಯಾನಂ 


ಬಜಿಡುಗಜಿ? 


ಭವದ ಎಲ್ಲೆಯನು ಮಾರಿದ ಭಾವನೆಗಳು . . . ಬರೀ ಜಳ್ಳು, ಬರಡು 
(ಕಂಕಸೀ. 1, ೬೬೮); ಕೃತಿಯಾಗಿ ನಿಲ್ಲದ ಜ್ಞಾನ ಬರಡು (ಮೂನಾರ. ೩೩). 
೩. ಕೊರಡು ಕೊನರುವುದು ಬಲು ಬರಡು ಹಯನಹುದು (ರರ: 
೪0-5೩) ; ಬರಡು ಹಯನಾಗಿ ಕರುವ ಪಡೆದೀತು ಆವು (ae: 
೪6-). (ದೇ. ॥ ತಮಿ. ವಜಟು ; ಮಲ. ವಜಡು ; ತುಳು. ಬರಡು) 

ಬಜಡುಗಟಿ್‌ (ಕ್ರಿ). (ಗೊಡ್ಡು ಹಸಂವಿನ ಹಾಲು ಕರೆಯುವಂತೆ) 
ನಿಷ್ಟುಯೋಜಕವಾದ ಕೆಲಸವನ್ನು ಮಾಡು : ಮೃತ್ಯುವಿನ ಬಾಯ 
ತುತ್ತಾಗುತಿರ್ದೆಂ ದೇವ ಕತ್ತಲೆಯೊಳಗೆ ಬಣಡುಗಜಕಿವುತಿರ್ದೆಂ ದೇವ 
(ವಾಗೀರೆ, ರೇ. ೨೬೦-೦೪). [ಬಜಡು -. ಕಲ] 

ಬಳಿಡುಮನ (ನಾ). ಭಕ್ತಿ, ಶ್ರದ್ಧೆ. ಪ್ರೀಶಿಗಳಿಲ್ಲದ ಅಂತರಂಗ : 
ಪರರ ಸತಿಯನನಂಗರತಿಯಲಿ ಬೆರಸಿತಿಲ್ಲ. . . ದೈವದ್ವಿಜರ ಪೂಜೆಯಲಿ 
ಬಣಡುಮನವನು ಮಾಡಿತಿಲ್ಲ (ಕೊಕೆಂ. ೧-8-09). [ಬಜಿಡು * ಮನ] 

ಬಜಡೆ, ಬರಡೆ (ನಾ). = ಬಜಿಡಿ ೨: ಬಜಡೆಯಲ್ಲಾಕೆ ಮರೀಚಿರಾಜನ 


ನೊಬ್ಬ ಪಿರಿಯ ಪುತ್ರನ ಪೆತ್ತಳಹುದು (666. ೩6-60). ಬದಡೆ ; 
ಗಂಡಂಗೆ ಮುಮಕಾರವಿರಲು ಬರಡೆಯಾದರು ಭಾಗ್ಯಲಕ್ಷ್ಮಿ ಯಂಕಿಹಳೆ) 
(ಕಳ. ೧೦೪-೪). [ved + — ಎ) 

ಬಜನ್‌ "ಬಜಿ' ನೋ. 

ಬಜಿನು “ಬಜಿ” ನೋ. 

ಬಜಿಪ (ನಾ). ಅತ್ಯ್ಮಪೇಕ್ಷೆ: ಅತ್ಮಾಸೆ: ಸಾಟ್‌ ಬಟಲ್ಲ ಮೆಯ್ಸೆ 


ಚೇತರಣೆಯಲರ್ಚೆ ಬಾಯ್ಗೆ ಬಅಪಂ ಬರಿಸುತ್ತಿರೆ ಪೋದ ಕೂಟಮಂ 
ಪರಿವಿಡಿಗೆಯ್ಕೆ ಚಿತ್ತಮೆಳಸಿತ್ತು ರತಾಂತಸುಖಾಂತಮೋಪರಾ (ಕಂದ್ರಫ್ಯ: 
6-೩೦). [5 ಬಣ] 

ಬಜಲು. ಬರಲು, ಬಲರ೯ (ನಾ). ೧. (ಎಲೆ, ಹೂವು, ಮೊದಲಾದು 
ವುಗಳು ಇಲ್ಲದೆ) ಒಣಗಿ ಕಡ್ಡಿಯಾದುದು ; ಬೋಳಾ ಮದು : 
“ಬಅಲುಗೊಳ್‌ ' ಪರಾ. ೨. ಒಣಗಿದ ಕಡ್ಡಿ : ಕಲ್ಲಿಂದಿಟ್ಟು ಕದಂ 
ಬಡಿಯಿಂದವೆ ನಿಲ್ಲದೆ ಬಡಿದು ಬಅಲ ಬಲ್ಹೊಯ್ಲಿಂದೆಲ್ಲೆಡೆ ಬಾಸುಳನೇಳಸಿ 
(8ಯಉಾ. ೦೬-9೦) ;: ಲಂಡೆಯನು ಹಿಡಿತರಿಸಿ ನುಡಿದು ಬಾಯೊಳು 
ಮಣ್ಣ. ತುಂಬಿಸಿ ಬಅಲ ತರಿಸಿ... ಮೆಯ್ಕರಂ ಹುಣ್ಣು ಹುಣ್ಣಾಗು 
ವಂತೆ ನೆ? ಕೊಲಿಸಬೇಕು (ಸಮ್ಮಳ: ೬-೩6). ಬರಲು: ೨. ಬಂಬಲೀ 
ಮರದ ಬರಲಿನಿಂದ ಕೈಗೆ ಬಂದಂತೆ ಹೊಡೆದನಂತೆ (ಹೂಸ. ೦೬೮): 
ಅವನನ್ನು ಅಲ್ಲಿಯೇ ಒಂದು ಮರಕ್ಕೆ ಬಿಗಿದು ಹುಣಸೆಯ ಬರಲುಗಳಿಂದ 
ಮನ ಬಂದಂತೆ ಬಡಿಯಹತ್ತಿದನು (ಕಗಠ್ಕ- ೩೬); ಬಂದು ಬುಟ್ಟಿ ಕುಳ್ಳು, 
ಒಂದು ಕಟ್ಟು ಬರಲು ಕೊಟ್ಟು ಕಳಿಸಿದನು (ರಟ್ಮತೂ. ೪). ಡಿ, 
ಒಣಗಿದ ಕಡ್ಡಿಗಳ ಕಟ್ಟು ; ಕಸಿಬರಿಗೆ : ಪೊರಕೆ, ಬರಲು (Broom. 
348). ಬರ್ಲು : ೨. ಒಣಗಿದ `ಮುಳ್ಳುಗಳು, ಬರ್ಲುಗಳು, 
ಟೊಂಗೆಗಳು ಸಾಮ್ರಾಜ್ಯದ ಸೀಮೆಯನ್ನು ಭದ್ರಪಡಿಸಿದ್ದವು (ನೀಡಿತು. 
೪೨). [ಬಜ + _. ಅಲು( ಆ - ಅಲ್‌) 

ಬಟಿಲುಗೊಳ್‌ (ಕ್ರಿ). (ಎಲೆ. ಹೂವು ಮೊದಲಾದುವುಗಳಿಲ್ಲದೆ ಗಿಡವು) 
ಬೋಳಾಗಂ : ಅಅಲುಗೊಂಡ ಕೆಜ್‌ಗೆ ತೊಅ್‌ ಬಂದು ಹಾಯ್ದಂತೆ 
ಬಜಲುಗೊಂಡ ಸಸಿಗೆ ಮಳೆ ಸುರಿದಂತಾಯಿ ತತ್ತ (ಮತಾರೇ. ೨. ೨೪-೪೩). 

(ಬಜಲು * ಕೊಳ್ಳ) 

ಬಜಿಸಿಡಿಲ್‌, ಬರಸಿಡಿಲು, ಬಲಿಸಿಡಿಲು (ನಾ). ೧. ಮಳೆಯಿಲ್ಲದೆಯೇ 
ಹೊಡೆಯಂವ ಸಿಡಿಲಂ ; ಅಕಾಲದಲ್ಲಿ ಬೀಳುವ ಸಿಡಿಲು ; ಬಜಸಿಡಿಲ್‌ 
ಪೊಡೆದು ಪ್ರಿಯಸೇನೆ ಸತ್ತಳ್‌ (ನಡ್ಮಾಂ8. ೩೬.೨೪) ; ಬಲಸಿಡಿಲ್‌ ಪೊಡೆಯೆ 
ಕಡೆದ ಶಾಲತರುಗನಿರ್ಸಂತಿರ್ದ ನಾಲ್ಕರ" ತಮ್ಮಂದಿರುಮಂ ಕಂಡು 
ಬೆಕ್ಕಸಂಬಟ್ಟು _ (ಶಂಕಕಾ- 6-98 ರ); ಕಲಿ್ಬಂತರ ಬಜಸಿಡಿಲೆಯ್ದಂದು 


೬೩೪೦ 


36 


ಬಳೀಗೋಪ 


ಪೊಖ್ಯ್ಮುಲ್ಲೆಲಂ ಕಂಪಿಸುವಂತೆ (ಉರಾಳ. ೩೦೦). ಬರಸಿಡಿಲು: ೧. 
ಮರುತಾತ್ಮಜನ ಬೆದರಿಸಿದಳೇನೆಂಬೆ ಕಾರ್ಮುಗಿಲ ಬರಸಿಡಿಲ ಪೋಲ್ವ 
ಬಿರುನುಡಿಗಳಿಂದ (6. 5-೬-8) ; ಪ್ರಳಯಕಾಲದಲ್ಲಿ ನಡೆಯುವಂತೆ 
ಬರಸಿಡಿಲು ರಾಜರ ಸವಿಸಾಪದಲ್ಲಿಯೇ ಬಿತ್ತು (469. ೩). 5. (ಆಲಂ) 
ಅನಿರೀಕ್ಷಿತವಾದ ಹೊಡೆತ, - ಆಘಾತ: ಇಲ್ಲದೆ ಹೋದರು ತಂದೆ 
ಬರಸಿಡಿಲೆರಗಿದ ಹಾಗಾದೆ ನಾನಾಗ (ಊತ. ೨3-೪೬). ಬಜಿಸಿಡಿಲು: ೧. 
ಕಾಲವಲ್ಲದ ಕಾಲ ಬಜಸಿಡಿಲೇಳಿಗೆಯಲುಬ್ಬೆದ್ದು ಮಲ್ಲರ ಪಾಳಯವ 
ನೆಅಗುವುದ ನಾನದ ಕಂಡೆ ಸ್ವವಪ್ನದಲಿ (ಕುನ್ಕಾರಿ. ಓಂ: 9-೨3) ; 
ಹೊಡೆಸಿದ ಪಟಹ ನಿಸನ್ಸಿಳ ಭೇರಿ ಪಟ? ಬಜಸಿಡಿಲಿನಂತಾಯ್ತು 
(ಯ: ಬಜಿಸಿಡಿಲಂತೆ ಭಾರಿಯ ಭೇರಿ ಸೂಳ್ಳೈಸೆ (6ರ: 
೨೩-೩೦). (ಬಅ + ಸಿಡಿಲ್ಮ್‌] 

ಬಜಿಸಿಡಿಲು "ಬಅಿಸಿಡಿಲ್‌' ನೋ. 

ಬಟಿಹಾಳೆ (ನಾ). ಒಣಗಿ ತರಗಾದ ಅಡಕೆಯ ಹಾಳೆ : ವಿಜಯಾರ್ಧ 
ಶೈಲದೊಳಿಕ್ಕಿದ ಪಡಿಯ ನಾಳೆ ಹೋಳ್ಕಾಡಿ ಬಿಡುವೆನೊಣಗಿದ ಬಜಹಾಳೆ 
ಯನೊಡೆಯ ಹೊಯ್ದಂತೆ (ಠರತ. ೨೯-೩)" 

[ಇ ಬಜಕೆ 4+ ಹಾಳೆ (ಆ ಪಾಳ್ಕೆ) ) 

ಬಜಿಹು (ನಾ). ಕ್ಷಾಮ : ದುರ್ಭಿಕ್ಷ: ವ್ಯಾಧಿಯಲ್ಲಿ ಕ್ಲೇಶದಲ್ಲಿ ಬಅಹಿನಲ್ಲಿ 
ಹಗೆಗಳ್‌ ಕೊಲಬಂದಲ್ಲಿ ಅರಮನೆಯ ದ್ವಾರದಲ್ಲಿ ಶ್ಮಶಾನದಲ್ಲಿ ತನಗಾದ 
ವರೇ ಬಂಧುಗಳೆ (ಕಂಕಕಂ. 43-06) ; ವಂಟ್‌ಯ ಬಲಹಿನಲ್ಲಿ ಅವಗ್ರಾಹ, 
ಅವಗ್ರಹ ಎನಿಸುಗು (ನಾ80. 9). [ಬಜ *-ಹ್ಮು( ಆಫ್ಟ) 

ಬಜ್‌ "ಬಟಿ' ನೋ. 

ಬಜೌ್‌ಕಯ್‌ . "“ಬಟ್‌ಗೆಯ್‌' ಮನೋ. 

ಬಲ್‌ಕೆಯ್‌ “ಬಲುಗೆಯ್‌,' ನೋ. 

ಬಕ್ಕೆ "ಬಲಿಂಗೆಯ್‌,' ನೋ. 

ಬಟ್‌ಗಂಟು (ನಾ). ೧. ಒಳಗೆ ಏನೂ ಇಲ್ಲದ ಗಂಟು ; ಬೆಲೆಯಿಲ್ಲದ 
ಗಂಟಂ. ೨. ಪೊಳ್ಳಾದ ಸಂಬಂಧ ; ಸುಳು ಸಂಬಂಧ.-ನಂಟಂ ; 
ಬಜ್‌ಗಂಟು ಬಜ್‌ಮಾತು ಸುಳ್ಳುಸುದ್ದಿಯ ಹೇಳಿ ಹಿರಿಯಮಗ 
ನಂತೊಡಲ ಹೊರಕೊಂಬೆ ಮನವೆ (ಫಕಂರ- ೦. ೨-೦೦-೪). 

` [ ಬಣ (<ಬಜಿದು) * ಗಂಟು ] 

ಬಟ್‌ಸಲ್ಲು, ಬರುಗಲ್ಲು (ನಾ). (ಮಣ್ಣಿಲ್ಲದಿರುವ) ಕಲ್ಲಿನಿಂದ ಕೂಡಿದ 
ನೆಲ; ಹರಳುಹರಳಾಗಿರುವ ಕಲ್ಲಿನ ನೆಲ : ನಿಜಿಗುರುಳಬಲೆ ನಿನ್ನೆಯ 
ದಿವ್ಯದೇಹವ ಬಟಾನೆಲದೆಡೆಯಲ್ಲಿ-ಹರಹಿ ಬಆ್‌ಗಲ್ಲ ಗಾಯದ ಮಿಡುಕುವ 
ನಾಗರಮಟ್‌ಯಂತೆ ಹೊರಳಬೇಡ (ರೋಹಕ, ೩೩-೪೪). ಬರುಗೆಲ್ಲು : ಬರು 
ಗಲ್ಲ ಗಾಯದ ಮರಿನಾಗರದ (೪. 0೨೫-೦೦). 

[ಬಲ (ಎಬಾದು) 4 ಕಲ್ಲು (ಕಲ್‌) ] 

ಬಜಿಗಾಲು "ಬಜುಗಾಲು' ನೋ. 

ಬಜೌಗುಟ್ಟು (ಕ್ರಿ). ಬರಿದು ಮಾಡು :  ಇಲ್ಲವಾಗಿಸು : ಮಕ್ಕಳು 
ಹುಟ್ಟಿ ಕಡೆಯಲಿ ವಂಶವನು ಬಜ್‌ಗುಟ್ಟಿದಲ್ಲದೆ ಮಾಣರು (ಳಗ: 
೩-೦-೨೦). [ ಬಲ್‌ (ಆಬಜಕಿದು) 4 ಕುಟ್ಟು ) 

ಬಜಗೂಟು್‌ "ಬಜಿಂಗೂಟಿ*' ನೋ. 

ಬಜ್‌ಗೆಂಡ "ಬಟಿಗೆಂಡ' ನೋ. 

ಬಟ್‌ಗೆಯ್‌ "ಬಮಿಗೆಯ್‌,' ನೋ. 

ಬಜಿಗೆಆ್‌ "ಬಲುಗೆಆ3' ನೋ. 

ಬಅಕಿಗೈ 'ಬಲುಗೆಯ್‌,' ನೋ. 

ಬಟ್‌ಗ್ಕೆ "ಬಜಿಂಗೆಯ್‌ ' ನೋ. 

ಬಜಿ3ಗೋಪ (ನಾ). ವ್ಯರ್ಥವಾದ ಕೋಪ : ಗನ್ನೆದಿಂ ಬಜ್‌ಗೋಪಮಂ 


0೪-00); 


ಬಜಿ ತನ 


ತಾಳು ರುಂಕಿಸುತೆ (ಕಿರುರೆ. ರೇ. 0೩-೦೨). [ಬಜ್‌ ( ವಬಜ್‌ದು) 4 ಕೋಪ), 
ಬಣತನ (ನಾ). ಬರಿದಾದುದು ; ಹುರಂಳಿಲ್ಲದುದಂ : ಶರಣರೆಂ8ಹರೆಂಬು 
ದನೊಲ್ಲು ನೋಡದೀ ಬಅತನಮಕ್ತಿಚಾಪಲದ ಗೌರವದಿಂ ಫಲಮೇಂ 


(ಕತಕ. ೦-೭೨). [ ಬಜ (ಬಲಿದು) 4 - ತನ] 

ಬಜ್‌ದಲೆ “ಬಟಿದಲೆ' ನೋ. 

ಬಟ್‌ದು, ಬರಿದು(ನಾ). ೧. ಏನೂ ಇಲ್ಲದಿರುವುದು ; ಶೂನ್ಯ 
ವಾದುದಂ : ಖೇಚರಮಹೀಚರಕೋಟಿಗೆ ಬಾಯಿನಂಗಳಂ ತೀವಿದಶೇಷ 


ಕೋಶಗೃಹಮಂ ಬಟಾದಾಗಿರೆ ಕೊಟ್ಟು (ಕಾಂತಿಪ್ಪು- ೬೨೦೪) ; ಎನಿತು ಕುರು 
ಕ್ಷೇತ್ರದೊಳೆಡೆಯನಿತುಂ ಬಟಾದಿಲ್ಲದಂತು ಶವಶತದಿಂ ತೆಕ್ಕನೆ ತೀವೆ 
(ಗರಾಯು. ೭-೬೩) ; ದಿವಸಗತಿಯಿಂ ಕಿಜುಗಪ್ಪೆಗಳೆಲ್ಲಮುಮಂ ಬಜಾದಾಗೆ 
ಮಾಢಿ (ಕಂತು. ೨೬೪-೦೦. ೨. ವ್ಯರ್ಥವಾದುದು ; ನಿರರ್ಥಕ 
ವಾದುದು; ಪೊಳ್ಳು :  ಬಅದಲ್ಲು ಮೆಚ್ಚು ಶೌಚಂ ಕಿಜ್‌ದಲ್ಲು 
(3ೌ23. ೫1-1. 90-9೩ ; 99). ಬರಿದು: ವಿ. ಜಗಕ್ಕೆಸೆಯೆ ಶಿವಾಲಯ 
ವಂ ಮಾಡಿಸುವಂಗೆ ನೊಳಂಬವಟ್ಟಮೆಂಬುದು ಬರಿದೇ 
7ಸ-1. ೪೪-೬೩ ; 3076 9)- 

ಬಗ್ಗ ಬಜ್‌, ಬಗ್ಗಬರಿ, ಬಚ್ಚಬಆ್‌ (ದ್ವಿರುಕ್ತಿ) : ಭರ್ಗನಂ ಕಾಣುತ್ತೆ 
ಬಗ್ಗಬಜಯಾದಳು (8ಂಫು. ೦೯-೨೭) : ಪುಡಿಪುಡಿಯಾಗಿ ಹಾಜುವವು ರಥೆಂ 
ಗಳು ಒಡಲು ಬಗ್ಗ ಬಜ್‌ೌಯಾಗಿ ಕೆಡೆವವು ಹಯ (ಕಾನನ. ೩೦-೦೮) ; ಗಡಿ 
ವೊಯ್ಯಿಲಿನಿಂದ ತಾಂ ಬಗ್ಗಬರಿಯಂ ತೂ£ೈಿಮ್ಯಾಡಿ ಕೌರವಾನುಜರ 
ಸದೆದಗ್ಗಳೆಯರಂ ಪೊಯ್ಯೆ ದುಶ್ಕಾಸನಂ ರಥವ ಪರಿಸಿದಂ ಪಟುತರದೊಳು 
(ರಿಕ್ಷ್ಮಕಾ. ೮-೪-೭): ಕಳಕಳವಿದೇನೆಂದು ನೆರೆಯಂಗಡಿಯ ಮುಂದಣಂಗಡಿಯ 
ಪರದರಂ ಕಂಡು ಬೆಸಗೊಳ್ಳ ಬಚ್ಚಬಜೌ[ಪಾಕಾ- ಪಚ್ಚುಪಸಿ]ಯೆಗ್ಗರುಮಂ 
ಎ ನೋಡಿ (ಗರಾಯು. €-೩೪)- ಬಚ್ಚಬಲಾದಾಗು, ಬಚ್ಚಬರಿದಾಗು ಎ 
ಏನೂ ಇಲ್ಲದಂತಾಗು ; ಶೂನ್ಯವಾಗು : ಹೆೊಜಿಗೆಲ್ಲವ ತೊಟ್‌ದೊಳಗೆ 
ನಿರ್ಮಲವಾಗಿ ಮೆಜ್‌ವವರುಂಟು ಲೋಕದೊಳು ಹೊಟಗೆಲ್ಲವಿದ್ದೊಳ 
ಗೇನುವಿಲ್ಲೆನೆ ಬಚ್ಚಬಜಾದಾದರ:ರು ನಿನ್ನಂತೆ (ಠರತ. ೨-೩); ದೇಶ 
ಕೋಶಗಳಿಲ್ಲಾ ಬಚ್ಚ ಬರಿದಾಗಿ, ಅವರೂ ಅವನಂತೆಯೇ ನಾಡಾಡಿಗಳಾಗುವ 
ದುರವಸ್ಥೆ ಗುರುಳ್ಹಿ ರುವುದು ಪ್ರತ್ಕಕ್ಷಪ್ರಮಾಣವಾಗಿದೆ (ಮುಂತ್ರಶ- ೦೯೨೨೩) - 
ಬಚ್ಚೆ ಬಆ್‌ಯ, ಬಚ್ಚಬರಿಯ ೩ ಕೇವಲವಾದ; ಅಷ್ಟುಮಾತ್ರದ : 
ಕೂಡಲಸಂಗಮದೇವಾ ನಿಮ್ಮ ಶರಣರು ಸ್ವತಂತ್ರರು ಎನ್ನ ಬಚ್ಚಬಜ*ಯ 
ಬಸವನೆನಿಸಯ್ಮಾ  (0ಸನ- 606) ; ಮಾಡಿಸಿ ಸಂಗವನು ನೋಡಿಸು 
ನಿನ್ನವರ ಕೊಡಿಸು ಬಚ್ಚಬರಿಯ ಭಕ್ತಿ ನನಗಿನ್ನು ನಿ:ಡು ಪಾದೋದಕ 
ಪ್ರಸಾದವ (ಸರ್ಕಫು. ೩9-೩೦). ಬಜ್‌ಡು ಮಾಡು ಎ ಖಾಲಿ ಮಾಡು; 
ಇಲ್ಲದಂತೆ ಮಾಡು ; ಕುಡಿವೊೊ ಲವಣ.ವ್ಮಿಯನೀಗಡೆ ತೋಳೊಳ್‌ 
ತುಳ್ಳಿ ಬಸಿದು. ಮಾಚಿಕಿನೊ ಪೇಟ್‌ (ಅಂಫು- ೧೨-4೬). ಬಲಿಯ, 
ಬರಿಯ್ಯ-೧. ಕೆಲಸಕ್ಕೆ ಬಾರದವನು ; ನಿರುಪಯುಕ್ತ : ವರಧರ್ಮ 
ಮನುತ್ಸವದಿಂ ಸ್ಥಿರಮನದಿಂ ಕೇಳಲೊಲ್ಲದಾತನೆ ಕಿಜಯಂ ವರಧರ್ಮ 
ಮನಖಉವಿಂದಂ ಸ್ಥ ರಮನನಾಗಅಯಲೊಲ್ಲಣಾತನೆ ಬಜ್‌ಯಂ (ರರ್ನಾಮ್ಮ . 
3-೧೬೬). ೨. ಖಾಲಿಯಾದ ; ಬೋಳಾಗಿರುವ : ಬಜಸಯ ಗೋಡೆಯ 
ಮೇಲೆ ಬರೆದ ಚಿತ್ರವ ಕಂಡು ಮುಗಿ ಮಾಡುವುದೇನು (ಮೋಹತ. ೪-೦೭), 
೩. ವ್ಯರ್ಥವಾದ : ಬಜ್‌ಯ ಕಾರ್ಪಣ್ಯದಲಿ ಮೇಘದ ಮಲಕಿಯ 
ಹೊಕ್ಕರೆ. ರಾಹು ಬಿಡುವನೆ (ಕುವ್ಮಾರ್ರೋ- ೨-೪೪) ; ಬರಿಯ ಮಾತಿನಲ್ಲಿ 


(ಸ: 


ಕಾಲ ಕಳೆಯಬೇಡ (ಕೂ). ೪. ಅಷ್ಟು ಮಾತ್ರದ ; ಕೇವಲ: 
ವವಮಾಸಂ ತೀವಿ ಬಜ್‌ಯ ಮುಂಡಮಂಂ ಬೆಸಲೆಯಾಗಿ (ರರ್ಮಶ. 
೯-8೨ ವ್ರ: ಬದಿಯ ಬಾಯಿಯಲಿ ನಿನ್ನ ಹೊಗಳುವ ಭಟ್ಟರಾರು 


(ಸಂರತ. ೪-೨೦), [ದೇ.॥ ತಮಿ. ವಟ್‌ತ್ಸು] 


೬೩೪೧ 


10 


15 


20 


26 


80 


40 


45 


ಬಜಿ೨ಸೂಟಗೆಗೆ ೈ 


ಬಣಿ೨ದೂಟಿ "ಬಟಿದೂಲಿ' ನೋ. 

ಬಜ್‌ದೆ, ಬರಿದೆ (ಅ). ವ್ಯರ್ಥವಾಗಿ : ಸಂಮ್ಮನೆ: ಟಿತನೊತ್ತಂಬದಿನಾಂ 
ತೊಡಾಂ ಬಟ್‌ದೆ ತಖ್ಪದೆನೆಂದು ಕಿರೀಟಿ ತನ್ನ ಬಿಲ್ಲಂ ಬಿಸುಟಿರ್ದೊಡೆ 
(ತಂಶಳಾ. ೦೦-೬೯); ಅಮರಾಪಗೆ ಕೆಟಿಗೆ ನಿಂದ ಜಿನಬಿಂಬದ ಮೇಲಮರ್ದಿರೆ 
ಪರಿತಂದುದಟುಂದಮೆ ಪಾವನಮಾಯ್ತು ಬಟಾದೆ ಪಾವನಮಾಯ್ತೇ 
(ಸಮಪ. ೨-೩೩); ನಂಬರು ನೆಚ್ಚರು ಬಜ್‌ದೆ ಕರೆವರು (ಸವ. 0೦0೬) - 
ಬರಿದೆ: ಕೌತುಕಕೆ ಬೆಚ್ಚದಿರ್‌ ಬರಿದೆ (ಶತ್ರಾಂಗ- ೨೩-೬೪೨): [ವಬಜ್‌ದು] 

ಬಜಿದೇರು (ನಾ). ಯಾವ ಅಲಂಕಾರವಿಲ್ಲದ ಮತ್ತು ಯಾರೂ 
ಕುಳಿತಿಲದ ಬರಿಯ ರಥ; ಬರಿದಾದ ತೇರು: ನಿನ್ನೊಳಿರ್ದಪುದು 
ಬಆಕದೇರೆನ್ನ ಕೈಯೊಳಿದೆ ಪನ್ನಗಾರಿಧ್ವಜ ಕಿರೀಟಿಗಳ್ವೆ ರಸಿರ್ದ ಸನ್ನುತ 
ಸ್ಯಂದನಂ ನೋಡು (ತ್ಮ ಬಳಾ- ೨೭-೪೫) - 

[ಬಜ (ವಬಟ್‌ದು) + ತೇರ್ಮು (ತೇರ್‌) 
ಬಟ್‌ದೊಲಿ3 "ಬಜಿ:ದೊಟ್‌' ನೋ. 
ಬಟೀನುಡಿ "ಬಜುನಂಡಿ' ನೋ. 


ಬಟಿ೨ಮಾತು "ಬಜಿಂವಾತು' ನೋ. 
ಬಣಿ೨ಮಾಯೆ (ನಾ). ಕೇವಲ ಕಣ್ಯಟ್ಟು,-ತಂತ್ರ : ಎಲವೊ ಬಜ್‌ಮಾಯೆ 
ಗಳನೆಸ್ಗಿ ಮೋಸದೊಳ್ತರಗನುಂ ಕೊಂಡು ಬಾಂದಳಕಡರ್ದೊಡೆ 


ನಿನ್ನನು ಉಳಂಹುವರೆ (ಕ ಎಕಾ: ೪-೧3): [ಬಆ್‌( <ಬಟ್‌ದು) 4 ಮಾಯೆ] 

ಬಲಿ೨ಿಮುಳಿಸು (ನಾ). ಹುಸಿ ಕೋಪ ; ವಖರುಹು ಮುದ್ದು ವಿನೋದ 
ಠಕ್ಕ ಪಚಾರ ಬಅಾಮುಳಿ(ಶಾತಾಂ. ನಿ]ಸು . .. ಎಂಬೀ ಪರಿಪರಿಯ 
ಮಾಯೊಗಳೆ ಮಹಿಳಾಜನ ವಿರಾಜಿಸಿತು (ತೊರೆರಾ. ೦-೫-೩೨). 

[ಬಜ್‌ (ನಬಅ್‌ದು) + ಮುಳಿಸ್ಕು] 

ಬಅಿ೨ಮೆಯ್‌, ಬರಿಮೈ, ಬಜ್‌ಮೈೈ (ನಾ). ೧. ಬತ್ತಲೆ ದೇಹ ; ನಗ್ನ 
ಶರೀರ: ಎಲೆಗೇ ನೀ:ನೆಲ್ಲರೊಂದಂದದಿನಿರೆ. ಬಅೌಮೆಯ್ಕಿಂದಮಿರ್ಪಂ 
ತುಟಕ್ಕು೦ (ತಂತ್ರಘು- 6-೬4): ಬರಿಮೈ : ೧. ಬರಿಮೈ ತಣ್ಣಗೆ. ಮನದಲಿ 
ಬಿಸಿ ಹಗೆ (ಶಂಶೆಕೆ- ೧೩೨) ; ಕಿಡಿಗೇಡಿ ಮಗು 1! ಬರಿಮೈಯಿಂದ ಮಂಜಿನಲ್ಲಿ 
ಶಿರುಗುತ್ತಿದೆ ! (ರಸ. ೦೭). ಬಳಿೌಸಿಮೈೈ: ೨. ಅಲಂಕಾರರಹಿತವಾದ 
ಮೈ.--ಶರೀರ.: ಕೃಷ್ಣನಾಮಸ್ಮರಣೆ ಮಾಡುತ ಮರುತಸುತನಾ ಕರ 
ವಿಡಿದು ಬಜ್‌ಗಾಲು ಬಟ್‌ಮೈಯಿಂದ ಬರುತಿರಲು (ಸಂಠಶ. ೨೦-೦೦೩) - 

[ಬಜಿ (ವಬಲ್‌ದು) * ಮೆಯ್ಯ್ಯ) 

ಬೀಮ "ಬಲ್‌ಮೆಯೆಸ್‌' ನೋ. 

ಬಜಿ೨ಿಯಾಟ, ಬರಿಯಾಟ (ನಂ). ಕೇವಲ ಆಟ, ಕ್ರೀಡೆ: ಮುನ್ನ 
ಬಟಿಿಯಾಟಂಗಳಿಂ ಬೆಳಗನ್ನ ಕಾಡಿದಡೆನ್ನ ಜಠರವದಿನ್ನು ತುಂಬದ (ಬಸಪ್ರು- 
08-39). ಬರಿಯಾಟ : ಯುವಕರ್ಗೆ' ಪಯಣವೆಂದರೆ 
ಯಾಟವೈಸೆ 1 (ಕಂದ್ರಸ, ೬೭). 

ಬಜ್‌ವಾತು "ಬಜುವಾತು' ನೋ. 

ಬಜಅಂ೨ವಾತುಗಾಜಿ (ನಾ). ವ್ಯರ್ಥವಾದ :`ವರಾತಂಗಳನ್ನಾಡಂವವನು : 
ಪೊಜಮಿಂಚುಗೈವನಂ ಬಜಿ ವಾತುಗಾಅನಂ. . . ತೊಜಿಯದುದೆಗ್ಗ ತನ 
ವಲ್ಲೇ (0485: 0೦-೯೨). [ಬಜ್‌ವಾತು (ವಬಟಿವಾತು) * -ಕಾಅ] 

ಬಲೌಿವಾಯ್‌ "ಬಜುವಾಯ್‌' ನೋ. 

ಬಳಿಕಿಸೂಜಿ್ಕ ್ಪ“ಬಡುಸೂಚಿಕ' ನೋ. 

ಬಜೀಸೂಜಿಕಿಗೈ (ಕ್ರಿ). ವ್ಯರ್ಥವಾಗಿ ಸೂರೆಮಾಡು; ಅನ್ಯಾಯವಾಗಿ 
ಹಾಳುಮಾಡು : ಇಟ್ಟ ಮರಂಗಳಂ ಒಟ್ಟಿದ ಕಲ್ಲಳಂ ದೈವಮೆಂದು 
ಪೆಸರಿಟ್ಟು ಕೊಂಡಾಡಿ ವರಮಾಗುಮೆಂಬಾಸೆಯಿಂ ತಮ್ಮೊಳರ್ಥಮುಂ 
ಬಜೌಸೂಟ್‌ಗೈವರ್‌ (ಪದ್ಮಸಾ: 11, ೮೨೦ ಪ). 

[ಬಲಾಸಹಿಟ್‌ (ವ ಬಜುಸೂಚಕಿ) 4 ಗೈ (ವ ಕೆಯ) 


ಏನು ? ಬರಿ 
[ಬಲ್‌ (ಎಬಜ್‌ದು) + ಆಟ] ' 


ಬಟೇಸೆಜ್ಞೆ ೬೩೪೨ 


ಬಟಾ ಸೆಜ್ಞೆ (ನಾ). ಖಾಲಿಯಿರುವ ಕರಡಿಗೆ: ಗಳದ ಬಜಾಸೆಜ್ಜೆಯಲಿ 
ಲಿಂಗವು ನೆಲಸಿದುದು (0ಸಪು. ೩6 ಸೂಕ). [ಬಜ ( ವಬಲಾದು) + ಸೆಜ್ಜೆ) 

ಬಣ”ಹುಂಡ (ನಾ). ನಿರುಪಯುಕ್ತನಾದವನು; ನಿಷ್ಠ ಯೋಜಕ : 
ಬಟ್‌ಹುಂಡನ ಗಡಿವಾಡದಲ್ಲಿರಿಸಿದಂತೆ ಒಡೆಯರಿಲ್ಲದ ಮನೆಯ ತಂಡುಗುಣಿ 
ಹೊಕ್ಕು ಗಡಬಡಿಯ ಮಾಡಿದಂತೆ (ಸಳವ: 1, 30೩-೭೯೦). 

[ಬಲ್‌(ವಬಜ್‌ದು) + ಹುಂಡ] 

ಬಟು, ಬರ್ಮಿ ಬರು, ಬಲ್‌ (ಸಪೂರೂ) "ಬಜಿ*ದು' ಎಂಬ ನಾಮ 
ವಾಚಕಕ್ಕೆ ಸಮಾಸಗಳಲ್ಲಿ ಬರುವ ಆದೇಶರೂಪ : "ಬಟಿಗಾಲು', 
“ಬಜುಗಿವಿ' ಪರಾ. ಬರ್ಮಿ ; "ಬರಿಗಾಲು'. "ಬರಿಮನ' ಪರಾ. 
ಬರ್ಕು : "ಬರುಗನಸಂ', "ಬರುಮರುಕ' ಪರಾ. ಬಜ್‌; "ಬಲಿ 
ಗಾಲು', "ಬಟ್‌ದಲೆ' ಪರಾ. [ವಬಜ್‌ದು) 

ಬಜುಂಟು, ಬೆರಟಂ; ಬೆಜಂಟು. ಬೆಜಿಟ್ಮು (ಕ್ರಿ). ೧. (ಕಾಲ್ದೆರಳಂ 
ಅಥವಾ ಕೈಬೆರಳಿನಿಂದ) ಕೆರೆ; ಗೆಬರು; ಗೀರು: ಮೃತ್ತಮಾ 
ಹಸ್ತಿ. , . ಭೂಮಂಡಳಮನುಂಡಿಗೆ ಸಾಧ್ಮಂ ಮಾಡಿ ಉಡುವೆಂದಲಾಪು 
ವಂದದಿಂ ದಕ್ಷಿಣಪಾದದಿಂ ಮೇದಿನಿಯಂ ಬಜುಂಟುತರ್ತಿಂ (ರಾರ್ಕೃಪು: 
4ಇ೩೪ 5). ೨. ಕೆದಕು; ಬೆದಕು: ವೇಟಲ್ಪಾರದ ಮನದೊಳ್‌ 
ಪೂಟಲ್ಬಾರದ ಬಯುಂಟಿ[ಕಾ899. ಟೆ] ಕೇಳ್ಚವರಾರುಂ  ಬಾಟಲ್ಪಾರದ 
ಕನಸಂ . . . ಕಂಸ೦ ಕಂಡಂ (ರೇ. ೭-೬೬): ಮೊಗೆಯಡಂಗೆಗಎದ 
ದೂವೆಯಂತಿರೆ ಬಜುಂಟಿದೊಡೆ ಬಸಿಯನುಗುಟ್ವಿ ಕಪ್ಪುರದ ನುಣ್ಮಳಲ 
ಜಗುಲಿಯು೨ (ವರತ: 8-೬೩೩ ನ). ೩. ಚಿವುಟು ; ಜಿಗುಟು: 
ತಂದೆಯ ಮುಜಲುಂದಿದಲ್ಲಿಗೆವೋಗಿ ಬಜಂಂಟಿ[ಕಾಣಂ. ಬೆಟಿಂಟಿ) ಎಬಿಸಿ 
ಪೊಟ್ಟಳಿಗೆಯಂ ತಂದೆಗೆ ಕೊಟ್ಟಿಳ್‌ (ನಡ್ಮಾರಾ- 0೩-೨೩). ೪. ಕೆಣಕು ; 
ಕೆರಳಿಸಂ : ಕಾಮನ ತೋಳೊಳಿರ್ದ ರತಿ ಶಂಭುಕುಮಾರನುಮಂ 
ಬಜುಂಟಳೇ (ಅನಂತ. 00-48). ಬೆರಟು : ೧. ಬೆರಟಿದೊಡಂಗುಟದಿಂ 
ಪೊನ್ನೊರೆದೋರ್ಪುರ್ವರೆ ಕಡಲ್ಲೆ ಪಡಿಯೆಂಬಿನೆಗಂ ಪರಿಕಾಲೆತ್ತಂ ಪರ್ವಿರೆ 
(ಕಶುಸ್ತ. ೦-೪); ಐದು ಕುದುರೆಗಳು . . . ನೆಲವನ್ನು ಮುಂಗಾಲಿನಿಂದ 
ಟಿರಟುಶ್ತಿದ್ದುವು (ವೀ680. 30). ಬೆಚಿಂಟು : ೧. ಭೂಭಾಗ 
ಮನತ್ಕುತ್ಸಾಹದಿಂ ದಕ್ಷಿಣ ಖುರದೆ ಬೆಅಂಟಿತ್ತು ದಿವ್ಯಾಶ್ವಮಾಗಳ್‌ 
(ಕಾರಂಕೂ. ೪೬); ಉಗುರಿನಿಂದಂಟಿ ಬೆಜಂಟೆಯಂಜನಮದಕ್ಕುಂ 
ತಾನಿದೆಂಬಂತಿರೀ ಜಗದೊಳ್‌ ಕಣ್ಣೆ ವಿಚಿತ್ರಮಾಗೆ ನೆಅಕಿ ದಟ್ಟಯರ್ಲಿತ್ತನಿತ್ತಂ 
ತಮಂ (೧04. 9-೬೬); ಅಂಗದಿಬ್ಬದಿಗಳನುಯುಂಗಿ ಬೆಅಂಟಿ , , , ಪಲ್ಲಿರಿದು 
ಗೋಲಾಂಗೂಲಂ ಪುರ್ಬಕ್ಕಿ ನಗಿಸುವದಲ್ಲಿ ವಟುಕುಳವ (ಶುದೇಫಿ. 3-0೭). 
ಬೆಆಟ್ಟು : ೧. ನೆಲನ ತಟ್ಟೆ ಬೆಟಟುವ ಪದಂ ನೆಗೆದಳ್ಳೆ ಬೆಂಗಡರ್ದ 
ಬಾಲದಿಂ . .. ಅನೌಂಕಿಟ್ಟು ಹರಿಯಿತ್ತು (ಹಣಾ. 3-90); 
ಕಾಲಲ್ಲಿ ನೆಲನಂ ಬೆಅಟುತ- ... ಬಾಲವನೆತ್ತಿ ಬೀಸುತ್ತ 
(ಐಸಪ್ರು- ೩೨-೨೩); ಕಯ್ನಿಡಿಯನೆಳ್ಳುಗುರಿಂ ಬೆಣಟುತ್ತೆ ಬೆಳ್ಕೊಗಂ- ಸಮ 
ನಿಸೆ ಕಾಲ್ವೆರಲ್‌ ಬರೆಯೆ ಭೂಮಿಯನಿರ್ದಳದೊಂದು ಚೆಲ್ವಿನಿಂ (68ರ. 
೪-058). ೩. ಕೇರಿಯೊಳ್ತೆಮುಸಮಗೆ ಬೆಜಟುತಂ ಕೆರಟುತ೦ ಸನ್ನೆಯಿಂ 
ಮುಗುಳ್ನಗುವರು (48೪ ೩-೬6). ೪. ತಿರುಗಿ ನೋಡಿದ ಬೇತಾಳನ 
ಬೆಆಟಿ ಪಲ್ಮೊರೆದೌಡುಗರ್ಚಿಯಂಜಿಸುತ ತರಹರದಿಂದ ನಿಟ್ಟಿಸುತಿರ್ದನಾ 
ಭೂವರನು (ಶ್ರೀಕಾಂ. 6-9೩). ೫. ಕೀಳು; ಎಬ್ಬು : ಬೆರಲೊಂದು 
ಬೊಗ್ಗಿಸುತ್ತವನ , ಭಾಳಾಕ್ಷಿಯಂ ಬೆಆಟಿ ತೆಗೆವುತ ಬಾಯ್ಗೆ ಹಾಕಿಕೊಳಲು 
(ಕ್ಕಿ. 6೨೩೪) ; ತನ್ನೆ ಮುಂದೆ ಮಸಣಿಯೆಯೆನುತೆ ಪಣೆಗಣ್ಣ 
ತೆಗೆಯ೨ ಬೆರಳಿಂದದಂ ಬೆಅಟಿ ನುಂಗಲ್ಕಹಂಕರಿಸಿರ್ದೆನೆಂದು ಪೊಗಳಲ 
ಮಸಣಿಯಿಂದೆ ಬಳಿಕಾತಂಗೆ ಪಣೆಗಣ್ಣನುಗುಳಿಸಿದನು. (ಕಂಪು- ೩೬-೨ಕ್‌. 
* ಪರಡ್ಕು " ಪರಾ. 


20 


ಬಟಗೂಟಿತ್‌ 


[ದೇ.॥ ತವಿ. ವಳಿಣ್ಣು; ವಜುಕು ; ತೆಲು. ಬಜಟು, ಬರಟು, ಬರಕು] 


ಬಟುಕಟೆ, ಬಕ್ಕಟ, ಬರ್ಕಟ (ನಾ). ನಿಷ್ಪಯೋಜಕವಾಡುದು ; 


ನಿರರ್ಥಕವಾದಂದು : ತ್ರಿವಿಧದ ಹುಲಯಲ್ಲಿ ಅಡಿಯನಿಕ್ಕಿ ಅಡೆಗೊಡ್ಡಿ 
ದಂತೆ ಬಿದ್ದಿರುತ್ತ ಮತ್ತಕೆಯ ಮಾತನಾಡಿದಡೆ ಅದು ಬಜುಟೆ 
[೫೫ಂ. ಟೆ]ಯೆಂಬರು (ಕಾಳೊಕ್ಮು- ೪. ೬8೬-06); ಇಂತೀ ಬಣಜುಬರ 
ಅರ್ಚನೆ ಹುರಿಯ ಬೊಂಬೆಯಂತೆ ಇಂತಿ: ಅಆಗುಆ್‌ಗಳ ಪೂಜೆ ಬಟುಕಟೆ 
ಯಂತೆ (ಣುಪ್ತರುಂ. ೪, ೨೨೨-೩8); ಬೆಳಗದ ೪೦ಚು ತೊಳೆಯದ ಕುಂಭ 
ಪಕ್ವ ಕಳಿಯದ ಫಲ ನೆಕ್‌ಯರಿಯದವನ ಸತ್ಕಿ,ಯೆ ಮಾಟ ಬಜುಕಟೆ 
ಹೋಯಿತ್ತು (ಸರ್ಷಠ- ೦೨೪-೬೪೨). ಬಕ್ಕಟ : ಆತ್ಮಜರಾಶೆ ಬಕ್ಕಟವಕ್ಕು 
ದೆಂಬಳವಳಿಗೆಗೊಳಲಾಗವನಿನಾಯಕನು (ಇರರು. ೨೬-೩೬). ಬರ್ಕೆಟ: 
“ಬರ್ಕಟಬಯಲ್‌ 'ಪರಾ. [ಬಟು (ಬಲಿದು) + 73 


ಬಜಿಕಾಯ (ನಾ). [ವೀಶೈ] ಇಷ್ಟಲಿಂಗವನ್ನು ಧರಿಸಿದವನು : 


ಹಲವು ಕೊಂಬಿಂಗೆ ಹಾಯಬೇಡ ಬಜುಕಾಯಕ್ಕೆ ನೀಡಬೇಡ (ಆ45- ೬೨೨); 
ಅಂಗದ ಮೇಲೆ ಲಿಂಗವುಳ್ಳವರ ಮನೆಯ ಹೊಗಿಸಲಾಗದು ಬಣು(ಕಾಕಾಂ. 
ಬಲೌಯ]ಕಾಯರಿಗೆ ನೀಡಲಾಗದು  (ಕನ್ನತ. ಕ. ೬೩೩6-0940) ; ಹುಸಿ 
ಡಂಭಕ ದುರ್ಮತಿ ಬಜುಕಾಯನಿಗೆ ಅಖಂಡೇಶ್ವರ ಎಂತು ಮಚ್ಚುವನು 
(ಅಂತೇ. ೧೬-೦3). [ಬಳಕು - ಬಜ್‌ದು) * ಕಾಯ] 


ಬಜುಗ (ನಾ). ಹಣ ಇಲ್ಲದವನು ; ಬಡವ ; ದರಿದ್ರ: ಮತ್ತವನ 


ಎತ್ತದೊಳಗಿನಿತುಳಿಯದಂತೆಲ್ಲವಂ ಕವರ್ದುಕೊಂಡು ಬಜುಗನೆಂ ಮಾಡಿ 
(ಶೇರವನಿ- 6-೩೪). [ಬಜು ( ಆ ಬಜ್‌ದು) + _ ಗೃ) 


ಬುಜಿಗಯ್‌ "ಬಚುಗೆಯ್‌' ನೋ. 
ಬಜುಗಾಲು, ಬರಿಗಾಲು, ಬರಂಗಾಲು, ಬಜ್‌ಗಾಲು (ನಾ). ಪಾದ 


ರಕ್ಷೆಗಳನ್ನು ಧರಿಸದ ಕಾಲು ; ಜೋಡು ಮೆಟ್ಟದಿರುವ ಕಾಲು ; 
ಬರಿಯ ಕಾಲು : ದಂತಿಯಿಂದಿಳಿದು ನಡೆದಆ್‌ಯದವ ಬಜುಗಾಲೊಳೆಂ 
ತಡಿಯನಿಡುವೆ (ತಕಕಾ. ೯-೬). ಬರಿಗಾಲು : ಕಾಲೇಜಿಗೆ ಬರಲು ಬರಿ 
ಗಾಲಿನಲ್ಲಿ ಮೈಲುಮೈಲಿಗಳ ದೂರ ನಡಿಗೆ (ಕೂಗವ. ೦೨೫), ಎಂಟು 
ವರುಷದ ಮಗ ಹೊಂಟಾನ ಬರಿಗಾಲ ಬಂಟರಂಗ ಗಿರಿಯ ಏರೂತ 
(ಸಿದ್ಧಫಿ- 8-8೨): ಈ ಮುಳ್ಳುನೆಲದ ಮೇಲೆ ಬರಿಗಾಲಿನಲ್ಲಿ ಏಕೆ 
ನಡೆಯುತ್ತೀಯೆ (ಶುರ್ಕಕು. ೩೬೩). ಬರುಗಾಲು : ಕೊಳಗದಪ್ಪಲೆಯನ್ನು 
ಹೊತ್ತ ಬರುಗಾಲಿನ ಹೆಂಗಸರಿಬ್ಬರು . - , ಹೊರಗೆ ಬಂದರು (ಫೃಠರು.೬೪). 
ಬಲಗಾಲು : ಕೃಷ್ಣನಂಮಸ್ಮರಣೆಮಾಡುತ ಮರುತಸುತನಾ ಕರ 
ವಿಡಿದು ಬಜಗಾಲು ಬಟ್‌ಮೈಯಿಂದ ಬರುತಿರಲು (ಸಂಶ. ೨೦-೦೦೩); 
ಕರೆಯದಲೆ ಬರುವವನ ಬರೆಯದಲೆ ಓದುವನ ಬಆಗಾಲಿನಿಂದ -ನಡೆವವನ 
ಕರೆತಂದು ಕೆರದಿ ಹೊಡೆಯೆಂದ (ಸರ್ವಕೃ. ೦೫೦೦). 
| ಬಜು (ಆ ಬಜ್ಜ್ಯದು) 4 ಕಾಲು; ( ಆಕಾಲ) ] 


ಬಜುಗಿವಿ (ನಾ). (ಒಡವೆಯನ್ನು ಧರಿಸದಿರುವ) ಕಿವಿ: ಬರಿದಾದ 


ಕಿವಿ: ಬೋಳಾದ ಕಿವಿ: ಹಾರಪದಕವಿದ್ದು ಬಲುಗಿವಿಯಾದ ಶೃಂಗಾರ 
ರಮ್ಯವೆ ಹೇಳಿರೆಂದ (ಠರಶ- 8೬-೩೦). [ಬಟು ( ಆಬಜಿಿದು) * ಕಿವ್ಕಿ] 


ಬಜುಗುತ್ತ (ನಾ). ಬರಿಯ ರೋಗ; ಸದಾ ಇರುವ ರೋಗ: 


ಕಟಕಿ ಹುರುಡು ಮೂದಲೆ . . . ಕಲಹ ಸಟೆ ಬಟುಗುತ್ತಗಳೆನು ಮಾಡೆ 
ಬೆಲೆವೆಣ್ಣೆ ವಿಟರು ಸೋಲುವರೆ ಧನವನು (ಗುರುಣಾ. ೦-೦೦೪): ಕೊಲಚಾಟ 
ಹೋರಟೆ ಕಲಹ ಬಜುಗುತ್ತ ಬಯಲೊಲ್ಕೆಗಳ ಮಾಡೆ[ಕಾ೫॥ಂ. ಬಟು 
ಗುತ್ತು ಬಯುಲ್ಮೊಜಕಿಗಳ ಮಾಡಿ) ಬೆಲೆವೆಣ್ಣಿ ತೆಜುವರೆ ಧನವ ಬಲ್ಲವರು 
(ಕಾಂ. ೨೮-೬೯) - [ಬಜ ( ಆ ಬಜ್‌ದು) + ಕುತ್ತ) 


ಅ(ಬಳುಗೂಟು". ಬಲಗೂಲ (ನಾ). (ಸಾರು ಅಥವಾ ಮಜ್ಜಿಗೆ 


ಬೆರಸದ) ಅನ್ನ; ಬರಿಯ ಅನ್ನ: ಬಹುಶ 9. ಜೌ] ಗೂಟಿನುಂಬ 


ಬಟಿಗೆಯ್‌,. ಬರಿಕೆ 


ಬಟುಗೆಂಡ ೬೩೪೩ 


ನಿಬ್ಬಗಡಿಯುಂ ಕಳಿಯುಂ ಕೂಟನುಂಬ ಆಯಂಬಿಲಮೂಮೆಂದಿವಂ ತನ್ನ 
ಶಕ್ತಿಯಿಂ ಮಲಅಸದಾವುದಂ ಮಾಡಿದೊಡಂ ಪೋಷಧೋಪವಾಸಮೆಂ 
ಬೆರಡನೆಯ ಶಿಕ್ಷಾವ್ರತಮಕ್ಕುಂ (ಕಸಾ: ೩೦೬). ಬಟೌಗೂಟಿ್‌ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಬಜು ( ಎಬಜ್‌ದು) * ಕೂಟ) 

ಬಜುಗೆಂಡ, ಬಟ್‌ಗೆಂಡ (ನಾ). ಉರಿಯ:ಲ್ಲದ ಕೆಂಡ; ಬರಿಯ ಕೆಂಡ: 
ಬಜು([೫೫-ಆ೨]ಗೆಂಡದೆೊಳು ಸುಟ್ಟಡಗು ಬೂಲಿಕೆಯೆನಿಕ್ಕು (ಕುಂಗರಾ - 
(೪-೪). ಬಟ್‌ಗೆಂಡ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ಬಟು (ಎಬಜಳಿದು) + ಕೆಂಡ) 
ಬಟುಗೆಯ,, ಬರಿಗೈ.  ಬಜ್‌ಕೆಯ್‌, ಬಜಾಕೈ. ಬಜ್‌ ಗೆಯ್‌., 
ಬಜ್‌ಗೈ ಬಯಿಗೈ (ಕ್ರಿ). ೧. ಇಲ್ಲದಂತೆ ಮಾಡು; ನಾಶಮಾಡು; 
ಸಂಹರಿಸು: ಅಲಘುಸಾಹಸಿ ಹೊಡೆದ ಗಾಯಕೆ ಖಳರ ಮುಂಡಗಳಾಡುತಿ 
ರ್ದವು ಬಲವ ಬಟ್‌ಗೆಯ್ದು (1980. ೨9-9೨). ಬರಿಗೈ; : ೨. ಬರಿದು 
ಗೊಳಿಸು ; ನಿಷ್ಫಲಗೊಳಿಸಂ : ಬರಿಗೈಯೆ ನಾ ನಿನ್ನ ಬಯಕಿಯನಂ 


(ಕೂರುವ. ೧೨೪) - ಬಜ್‌ಕೆಯ : ೧. ಮಜ್‌ದೊಆಗಿರ್ದ 
ಕಾಕಬಲಮೆಲ್ಲಮಂ ಬಟ್‌ಕೆಯದ್ತಿ (ಕಂಕತಂ. 3೦೨-3೦) : ಅದಟರನಾನ್ನು 
ಕೊಲ್ಯ ದಟನಣ್ಮಿದರಂ ಬಜಕೆಯ್ದ . . . ನಿತ್ತರಿಪ ಕಾಡುವ ಮೆಯ್ಸಲಿ 


ಯಾರ್ದ್ವರಿಶ್ರಿಯೊಳ್‌ (3329. ಸಃ, ೬೪-೨೪; 1112). ೨. ಬಾಯ್ಸ |. 


20 


ವಿಯ ಮಾತುಗಳಂ ಬಜಾಕೆಯ್ವ ಚರ್ಚೆಯಲ್ಲ (ಅನಂತು. ೦-೩೬)- ಬಲಕೈ : |. 


೧. ಒಂದೆರಡೆಂದು ಸಲುಗೆಗೆ ಸಲಿಸಿ ಬಂದೈನೂಅ ಬಟ್‌ಕೈದು (ಕುವ್ಮಾಲ್ರೊ (. 
8-೬೪); ಹರಿಬಲವ ಬಲ್‌ಕೈವುತಿರ್ದುದು ಹರಿಬದತಿಬಲ ಖಳಕದಂಬಕ 
ವಸಮಸಮರದಲಿ (ಶೊರರಾ. ೬-೩೦-೭). ವಿ. ಮಾರುತಾಸುರನ ಭಾರ 
ಣೆಯ ಬಾಿಕೈವ ವಿೀರರದಾರು (ಏಕಾಗ- 3-೩-0೪). ಬಜಿಗೆಯ್‌ : 
೧. ತಲೆ ನಡುಗುತಿರ್ದುವೆನ್ನದೆ ತರದಿಂ ಬಜಿ*ಗೆಯ್ವುತಿರ್ದ ಮಾಯ್ದಣಗುಲಿ 
ಕರ್ವೇಡನಲ್ಲಿ ಮುದುಗಿಳಿಗಳ:ಮಂ (ಉರಂಪೂ- ೦೭೪) ; ಪೊಯ್ದು ಪೊಯ್ದು 
ಭರದಿಂ ಬಜ್‌ಗೆಯ್ದನಭೇದ್ಯವಿಕ್ರಮಂ (ಗೀಕಗೋ. ೬೩-೦೬)- ಬಡಿಿಗೈ : 
೧. ಎಲವೊ ನಿನ್ನಯ ಬಲವನೆಲ್ಲವ ತುಳಿದು ಬಜ್‌ಗೈವನ್ನಬರ ನಿ:ನುಳಿದು 
ನೋಡಾ (ಸಂಠಕ. 6-000) ; ಚಾರಿವರಿದನು . .. ಪಡೆಯ ಬಜಃಗೈದು 
(೪೧, ೨೨-೬). ಬಜುಗೈ : ೧. ಥಟ್ಟುಗೆಡಹಿದನೇನನೆಂಬೆನು ಪಡೆಯ 
ಬಜುಗೈದ (ಕರ. ೩8-0€)- (ಬು (<ಬಅದು) + ಕೆಯ") 

13 ಬರುಗಯತ್‌. ಬಜೌ್‌ಕಯ್‌. 
ಬಳಿೌಗೈ,. ಬಜುಗಯ್‌ (ನಾ). ಆಹಾರ. ಹಣ, ಹಣ್ಣು ಹಂಪಲು 
ಆಯುಧ ಇತ್ಯಾದಿಗಳನ್ನು ಹೊಂದಿರದ ಕೈ; ಖಾಲಿಕೈ : 
ಬರಿದಾದ ಹಸ್ತ; ರಿಕ್ಟಹಸ್ತ್ರ, . ಮಿಜು'.೨ರೆ ಸರ್ವಾಂಗಂ ಬಜುಗೆಯ್ಕಿಂ 
ಬಯಲ ನೀಗುತ್ತಿರೆ (ಕರಣ. 3-0). ಬರಿಕೈ, : ತೊಳಲಿ ಶೋಧಿಸಿ 
ಬಳಲಿ ಬಂದು ಬರಿಕೈಯಾದುದೆನುತ ಚಿಂತಿಸಿ (ನಂಕಾಉ. ೩-೩-೦) - 
ಬರಿಗೈ: ಇದಕ್ಕೆ ಬಲಿಬಿದ್ದು ಅನೇಕರು ಬರಿಗೈಯಾಗಿದ್ದಾರೆ (ಬತಕೃ. ೨೨): 
ಹೀಗೆ ಬರಿಗೈಲಿ ಮರಳುವದು ನನಗೆ ಎಳ್ಳಷ್ಟೂ ಸರಿ ಕಾಣುವುದಿಲ್ಲ 
(80ಗಾಜೆ. 89) ; ಆನಂದ ಇತ್ತೀಚೆಗೆ ಬರಿಗೈಯಿಂದ ಮನೆಗೆ ಹೋಗಲಾರದೆ 
ಬಾರಿಬಾರಿಗೂ ನೊಂದುಕೊಳ್ಳುತ್ತಾನೆ (ತೇತೋಕ- ೨). ಬರುಗಯ್‌ : 
“ದೇಹ” ಎಂದು ಸೇರೆಗಯನ್ನೆತ್ತಿದ ಆರೂ . . . ಬರುಗಯ್ಯಿಂದ ಹಿಂದಿ 
ರುಗಿದರಿಲ್ಲ (ಕಿಲಿ. ೪೨-೨): ಬಟೌಕಯ್‌ : ಮನಸಿಜನಾತ್ಮಜ ಬಜ್‌ 
ಕಯ್ಕೊಳಿರ್ಪುದು ಸನುಮತವಲ್ಲ (ರೋಹಕ- ೩೩-೬೦)- ಬಣಿೌಗ್ಗೈ “ಸಂಬಂಧಿ 
ಗಳಪ್ಪರಲ್ಲಿಗೆ ಬಜಸಿಗೈಯಿಂ ಪೋಗಲಾಗದೆಂಬರ್‌ (ಪಂಜತಂ. ೨೮6೦-೨); 
ತೆಅನಂ ಕಾಣದ ಬಾಟಸ್ಕಿ . . . ದುರ್ಮಾರ್ಗರೊಳ್‌ ಸ್ನೇಹಮುಂ ಬಲ್‌ 
ಗೈಯಂ ಸುಿದಂತೆಕೈ. (ಸೋರೋಕ. ೦೭); ಬರುತೇನು ತಂದೆ ಬಜ್‌ಗೈಲಿ 


25 


40 


ಬಟಿದೆೊಡಂಬೆ 


ಬಂದೆ (ಶ್ರ6ಂಠ. ೨-5೩-೧). ಬಜಿಗಯ್‌ : ಬಲುಗಯ್ಕೊಳೆ ಗುರ್ದೆಯುಂ 
ಪುಡುಕುನೀರೊಳರ್ದೆಯುುಂ (68ಪು- ೦೦-೦೦ 2). 
ಬರಿಕೈಯಲ್ಲಿ ಮೊಳಹಾಕು, ಬರಿಗೈಯಲ್ಲಿ ಮೊಳಹಾಕು- ಹಣವಿಲ್ಲದೆ 
ಖರ್ಚಿಗೆ ಯೋಜನೆ ಹಾಕು: ಬರಿಕೈಯಲ್ಲಿ ಮೊಳಹಾಕದರೆ ಪುರುಷಂರ್ಥ 
ವೇನಿದೆ (ಕಾಗ್ಮೇಂ- ೦೧೫) ; ಅವುಗಳನ್ನೆಲ್ಲ ಕಂಡುಹಿಡಿದು ಕನ್ನಡಿಗರಿ 
ಗೊಬ್ಬಸುವ ಶಕ್ತಿಯತಾಗಲಿ, ಬರಿಗೈಯಲ್ಲಿ ಮೊಳಹಾಕುವ ನಮ್ಮಂಥ ವ್ಯಕ್ತಿ 
ಗಳಿಗೆಲ್ಲಿಂದ ಬರಬೇಕು (ನಾಕೋಶ - ೧9೬). ಬರಿಗೈಲಿ ಬರು = ಕೆಲಸಿವಾಗದೆ 
ಹಿಂತಿರುಗು : ನಿಷ್ಟಲನಾಗಿ ಹಿಂದಿರುಗು : ಹೋಗಿ ಬಂದವರು 
ಬರಿಗೈಲಿ ಬಂದರು (ಫುಟ್ಮಳೆ. ೬೪). ಬಲ್‌ಗೈಯವರು- ಹಣವಿಲ್ಲದವರು; 
ದರಿದ್ರರು : ನಾವು ಬಟ್‌ಗೈಯವರು ಬರಲೆಮಗಾವುದಲ್ಲಿಯ ಕೆಲಸ 
(ಕುಣ. ೦-೪೩). [ಬಲು (£ಬಲದು) + ಕೆಯ್ಸಿ] 
ಬಣುಗೆಟ್‌, ಬರಿಗೆರೆ, ಬಟ್‌ಗೆಲ್‌ (ನಾ). ನೀರಿಲ್ಲದೆ ಖಾಲಿಯಾಗಿರಂವ 
ಕೆರೆ ; ಕೆಲ್‌ಯು ಬಲುಗೆಆ್‌ಯಾಗಲೀಕ್ಷಿಸಿ (ಸಾಳರಾ. ೩೦-೩೬). ಬರಿಗೆರೆ : 
ಬರಿಗೆರೆಯೊಳಗೆೊಂದು ಬಕವಕ್ಷಿ ಕುಳಿತಂತೆ (ಇರಾ. ೩-೦೩೪)- ಬಜಿರಿಗೆಆ್‌: 
ಕೆಅ' ನೆಅ? ನೀರ್‌ ತವುತರೆ ಬಜಿ? [20890 ಜು]ಗೆಆ್‌ಯಾದುವ , , . 
ಕಾಲವಶಮದೇನಾಗಿಸದೋ (8ಗಂ- ೦೭-೬೪). [ಒಟು (ಎವ ಬಜ್‌ದು) *- ಕೆಜಿ) 
ಬಜಿುಗೈ 'ಬಟುಗೆಯ್‌,' ನೋ. 
ಬಜುಗೊಂದೆ (ನಾ). ಕ್ಷೂಲ್ಲಕವಾದ ಪಶಂ; ಹೀನಜಂತು : ಇನ್ನೆಬರಂ 
ತಮಗೆ ಜಗಂ ತೋಡಾಗದೆಂದು ಸೊರ್ಕಿನುರ್ಕಿಂ ಬಜುಗೊಂದೆ 
ಪಂದೆರಾಯರಂ ಕಾಡಿ ಬೇಡಿ ಕೂಡಿದ ಜಾಳಿಗೆವೊನ್ನಂ ಕೋಳುಗೊಂಬೆಂ 
(ಉಾನತಿಕ್ಶ. ೦೨೩೬-೨೪). [ಬಜು (<ಎಬಜ್‌ದು) 4 ಗೊಂದೈ) 
ಬಜಿಜಗಳ (ನಾ). ವ್ಯರ್ಥವಾದ ಕಲಹ; ಒಣಗುದ್ದಾಟ: ಅಕಟಕಟ 
ಬಜುಜಗಳಗೊಳಿಪ ಜಾಣೆ೨ಶಿವಳೂ (ಕಳವ. ೬-೨6೦). 
[ಬು (ಇ ಬಜಾದು) 4 ಜಗಳ (ಎ ಜಗಲ)] 
ಬಜಿಜೋಗಿ (ನಾ). ನಿಷ್ಪಯೋಜಕನಾದ ಜೋಗಿ: ಪೋ ಪೋಗಿರೆ! 
ಬೂದಿಯ ಬಜಿುಜೋಗಿಯನುಬ್‌ದತ್ತಂ (ಠಾನಿಕ್ಕ- ೬೧ ೨೬): 
[ಬಜಿ (ಎ ಬಜ್‌ದು) 4+ ಜೋಗಿ] 
ಬಟಿದಲೆ, ಬರಿದಲೆ, ಬರಂದಲೆ. ಬಟೌದಲೆ (ನಾ). ೧. ಬೋಳುದಲೆ 
ಯಂಳ್ಳವನು ; ಲೋಚಂಮಾಡಿಕೊಂಡ ತಲೆಯುಳ್ಳವನಂ ಜೈನ 
ಸಂನ್ಯಾಸಿ : ಪೆಜರಂ ದೂಲುವರೊಳ್‌ ತೆಜನಜಕಿಯದೆ ನುಡಿವವರೊಳ್‌ 
ಪುರುಡಿಗರೊಳ* ಬಲುದಲೆಯೆಂದೆಳಸ ಕೇಳಲಾಗದು ಪುರುಷಂ 
(ಕರ್ಮಾನ್ಮು- ೬-೨೦೩)- ಬರಿದಲೆ; ೨. ಏನನ್ನೂ ಧರಿಸದೆ ಇರಂವ ತಲೆ; 
ಬೋಳಂತಲೆ: ಹಿಂದೆ ಟೋಪಿ ಅಥವಾ ಮುಂಡಾಸಿಲ್ಲದೆ ಬರಿದಲೆಯಲ್ಲಿ 
ಯಾರೂ ಓಡಾಡುತ್ತಿರಲಿಲ್ಲ (69). ಬರುದಲೆ: ೩. ಕೂದಲು 
ಬೆಳೆಯದಿರಂವ ಅಥವಾ ಮಂಂಡನ ಮಾಡಿಸಿಕೊಂಡ ತಲೆ ; ಬೊಕ್ಕ 
ತಲೆ: ಆ ಬೋಳ ಚುಮರಾಜನ ಬರುದಲೆಯನ್ನು (ಸುಗುಗಂ. 63-0೩). 
ಬಜ್‌ದಲೆ: ೨. ತೆಂಕಲಲಿ ಬಜ್‌ದಲೆಯಲಿಹರು (ತರಕ. ೧೬೦೬). 
[ಬಟು (ಇ ಬಣಿದು) +: ತಲ್ಮೆ] 
ಬಟುದೂಟು, ಬಟೌ್‌ದೂಲಟಿ (ನಾ). ಎಂಥ್ಮಾಪವಾದ : ಅಲುಹಿನವರು 
ಬಂದು ಕುಟ್‌ಯ ಕೊಂಡೊಯ್ದರೆ  ಬಟುದೂಜಕೇತಕೋ (ಅಠಕಂ- 
೩೦೦-೦೩೦೭). ಬಜೌಿದೂಟು : ಆರಣಂಯದಂತದಜಕೊಳಗೆ ಹೃದಯಾರ 
ಎಂದದಿ ನೀನಿರಲು ಬಜ್‌ದೂಜು ಜೀವನಿಗುಂಟೆ' (ಹಂಸಾ- «೪)- 
(ಬಜು (-ಬಲಾದು) 4+ ದೂಜ್ಕು] 
ಬಟುದೊಡಂಬೆ (ನಾ). ಹೂವಿರದ ಬರಿಯ ತೊಟ್ಟು : ಮಾವಿನ ವೊಸ 
ಗೊಂಚಲೊಳ ಬಜುದೊಡಂಬೆಗಳಿರ್ಪುವೆ ಕಿಟ್ಟು ಸೂಸೆಯು೨ (ಊೀಕಾವ- 
೦೦-೪). [ಬಲು (« ಬಜ್‌ದು) 4 ತೊಡಂಬೈ) 


ಬಜುದೊಜಕಿ 
ಬಜುದೊಣ್‌. ಬಲೌ್‌ದೊಲ್‌ (ನಾ). ೧. ನೀರಿಲ್ಲದೆ ಬರಿದಾಗಿರುವ 
ತೊರೆ. _.ಹೊಳೆ. ೨. (ಆಲಂ) ವಂರೀಚಿಕೆ: ನೀನೆನ್ನ ಪರಿ ಬಜು[ಕಾಕಾಂ- 
ಆ್‌]ದೊಆ್‌ಯಲೋಲಾಡಿಸಿದೆ ನೀ ಹಸಿದಿರಿಸಿ ಹಾರುವನ (ಪಿಳಾಗ, ೪-೩-೩೯). 
೩. ವೃರ್ಥವಾದುದು: ನಿಷ್ಪ್ರಯೋಜಕವಾದುದು: ಕಾಮೇಷ್ಟಿಯಲಿ 
ಪಡೆದ ಹೊಟ್ಟೆ ಬಟುದೊಆ್‌ಯಾಯಿತೇ ಹಾಯೆಂದೊಟ್ಟಿವೊಅಲಿ 
ದಳಬಲೆ (ಕೊರಂ. ೨-೩-೩೩). ೪. ನಾಶ: ಅಳಿವು: ಕುದುರೆ ಬಜು 
ದೊಜಕಿಯಾಯತ್ತು ಕರಿಯ ಹಿಂಡಡಗಿದುದು (ಕಫ. ೨6-೩೦). ಬರಿ 
ದೊಜಿಕಿ : ೧. ಅಜ್‌ವು ತಲೆಕೆಳಗುಯ್ತು ಧೈರ್ಯದ ನಿಜಗೆ ನಗೆಗೆಡೆ 
ಯಾಯ್ತು ಲಜ್ಜೆಯ ಹೊಣಕಗೆ ಬಣದೊಲಕಿಯಾಯ್ತು (ಕುವ್ಮಾವಿ. ೨-0೨) - 
೩. ನಿಮ್ಮಾ ತಾತ ಶಂಕರ ಕೊಟ್ಟ ನಿರುತದ ಮಾತು ಬಜಾದೊಅಕೆಯಾಗದು 
(ಸಂಧಶ. ೩೦-೩೭). [ಬಣು (<“ಬಅ್‌ದು) 4 ತೊಲ್ಸ್‌,] 
ಬಜುದೊಜಕಿವೊಗು (ಕ್ರಿ). ೧. ನೀರು. ಬತ್ತಿದ ತೊರೆಗೆ ಇಳಿ. 
ಪಿ. (ಆಲಂ) ಫಲ ದೊರಕದ ಕೆಲಸಮಾಡು ; ವ್ಯರ್ಥವಾದ ಶ್ರಮ 
ವನ್ನು ಹೊಂದು : ಮಾಯದ ಸಂಸಾರವ ನಚ್ಚಿ ವಾಯಕ್ಕೆ ಕೆಟ್ಟು 
ಬಣುದೊಣ೦ಕಿವೊಸಬೇಡ (ಬಸನ. ೬೨೪)- (ಬಜುದೊಲಕ -- ಪೊಗು) 
ಬಜುದೊಜ*ವೋಗು, ಬಜಿಂದೊಜ್‌ಹೋಗು (ಕ್ರಿ). (ನೀರು ಬತ್ತಿದ 
ಹೊಳೆಯಂಂತೆ) ವ್ಯರ್ಥವಾಗು : ನಿಷ್ಪ೨ಯೋಜಕವಾಗು: ಕರಣ 
ದಿಚ್ಛೆಗೆ ಹರಿದು ನರಕದಲ್ಲಿ ನೆರೆದು ಬಜುದೊಟ್‌ವೋಗದೆ ಮಜ್‌ಯದೆ 
ಪೂಜಿಸು (ರೇಶಾಶ- ೩5-೩೪); ಬಟುದೊಟ್‌ವಮೋದುದು ಕೆಅ್‌ಗಂ ದೇಗುಲಕ 
ವಸಾಗದುಟ್‌ದವರರ್ಧಂ (ಎಳ. ೪. ಶೇರೂರು. ೧೩-೪೪; .ಬಜಿ 
ದೊಟ್‌ಮೋದುದೆನ್ನಯ ವಿವೇಕಂ (ಫೃತಂ. ೩೦-೩೩). 
ಹೋಗು : ಮೋಹನ ಮೊಲೆ ಮುದ್ದುಮೊಗದ ಭಾವಕಿಯರ ಲಲ್ಲೆನುಡಿ 
ಯೆಂಬ ನಯಗತ್ತಿ ಎಲ್ಲರ ಹೃದಯವ ಕೊಟ್‌ವುತ್ತಿದೆ ನೋಡಾ . . 
ಬಲ್ಲತನ ಬಜುದೊಜಿಕಿಹೋಯಿತತ್ತಿ (ಸಿದ್ದೇಶ: 9೦-೧೦೬) - 
(ಬಜುದೊಟ್‌ 4 ಪೋಗ್ಕು (ಇಪೋ;)) 
ಬಜಟುದೊಜಿ್‌ ಹೋಗು “ಬಟುದೊಟ್‌ಮೋಗು' ನೋ. 
ಬಜುನುಡಿ, ಬಟ್‌ನುಡಿ (ನಾ). ಬರಿಯ ಮಾತು : ಒಣಮಾಾತಂ : ಒಡ 
ವುಟ್ಟಿದರೆಂಬೀ ಬಜುನುಡಿವಡೆವರ್ಪೆಅದಿರ್ಕೆ ಮಜುಮೆಯ್ಕೊಳದಾರೊಡ 
ವುಟ್ಟುವರ* (೫ಾಂಕೀಕ್ಕ, ೦೩-೦೨೦); ನಂಬದೊಡೆ ಬಅುನುಡಿಯೊಳಾದ ಫಲ 
ವೇನು (088. 6-೯). ಬಹಿನಿನುಡಿ ; ದಿಟವೀರನೇ ಕೂರಲಗಿನಲಿ 
ಮಾತಾಡು ಬಲ್‌ನುಡಿ ಭಂಡತನ (ಕುವ್ಮಾರ್ರೋ. 0೪-೩). 
[ಬಳು ( ವಬಟ್‌ದು) ನುಡಿ) 
ಬಜುನೆನಹು (ನಾ). ಬರಿಯಂ ನೆನಪು : ಬಜುನೆನಹು ಸ್ವಪ್ನಂ (ಮಂಗ03, 
೪-೩). [ಬಣು (ಆ ಬಜಕಿದು) + ನೆನಹು (ನೆನಪು)? 
ಬಜುನೋಟ (ನಾ). ಬರಿಯ ದೃಷ್ಟಿ. -ನೋಟ : ಬಜುನೋಟವನೆ 
ಪಸರಿಸುವಾ ಮೋಹವಿಂತೇಕಿವರೊಳೆನಗೆಂಬಾ ಹದನನಟ್‌ವಡೆ (ಸಾಳ್ಮಳಾ- 
೯-೩೦). [ಬಣು (5 ಬಜೀದು) 4+ ನೋಟ] 
ಬಜುಬ 'ಬಟುವ' ನೋ. 
ಬುಅಬಿಸನಿಗ (ನಾ). ಬರಿಯ ದುರಭ್ಯಾಸಗಳುಳ್ಳವನಂ; ದುಶ್ಚಟ 
ಗಳಂಳ್ಳವನಂ : ಪಸಗೆಟ್ಟುರವಣಿಸುವ ಬಜುಬೆಸನಿಗನೊಳ್ಳಸೆಗೆ ಸಂದು 
(94ರ - ೬-೦೪೬) - (ಬಲು (೬ ಬಜಂದು) + ಬೆಸನಿಗ] 
ಬಟುಮಂಡೆ (ನಂ). ಏನನ್ನೂ ಧರಿಸದಿರುವ ತಲೆ; ಬೋಳುತಲೆ: 
ಬಣುಮಂಡೆ ಬಳಿದ ಬಾವನ್ನ ಸುಲಿದ ಪಲ್ಲು ಮಿಜುಪ ಸಬಳಕೈಕತಿ 
, `ಮೆಅಿಯೆ ,ಸಬಳಿಗೆರೆಯ್ತಂದರು (ಕುರಾಶಾಂ- ೦೯-೨೦). 
(ಬಲು (ಓ-ಬಣಾದು) 4 ಮಂಡೆ] 
ಬಜುಮನ, ಬರಿವಂನ (ನಾ). ಭಕ್ತಿ. ಶ್ರದ್ಧೆ, ಪ್ರೀತಿಗಳಿಲ್ಲದ ಅಂತರಂಗ: 


2863); 


ಬಜುದೊಟಾಕ 


೬೩೪೪ 


8 | ಬಣುಮಾಟ (ನಾ). ಶ್ರದ್ಧೆಯಿಲ್ಲದ ಕೆಲಸ ; 


ಬಜುವಾತು 


ಅಮರ್ದು ಬಸವಣ್ಣನಂ ಬಂದಿವಿಡಿಯಲ್ಕೆಂದು ಬಜುಮನದ ಹೊಲಿ 
ವಿಭೂತಿಯನಲ್ಲಿ ತೀವಿಟ್ಟು (ಅಸರ. ಬರಿಮನ: ಬರಿಮನ 
ಸಲ್ಲದಣ್ಣಾ! ಬಲ್ಲವರೊಳೆಲ್ಲಗೈವನೆ ಮನುಜನಣ್ನ್ನ (ಕವಫು- ೩೭-೩): 
[ಬು ( “ಬಲಿದು + ಮನ] 

ಮನಸ್ಸಿಲ್ಲದ ಕಾರ್ಯ : 
ಶ್ರೀ ಗುರುವಿನುಪದೇಶವಿಲ್ಲದೆ ಹೋಗಿ ದೇವಾರ್ಚನೆಯ ಮಾಡಿದೊಡೇಗು 
ವುದು ಬಜುಮಾಾಟ ನಿಷ್ಫಲವೆಂದಳಾ ವಿಮಳೆ (ಕ್ರರುಳೀ. ೭-೬). 

[ಬಟು (-ಬಜಂದು) 4 ಮಾಟ) 


೯೨೪೩). 


ಬಜುಮಾತು `ಬಟುವಾತು' ನೋ. 

20 | ಬಜುವ, ಬಜಿಂಬ (ನಾ). ೧. ಬರಿಯ ಕ ೈ[ೈಯಲ್ಲಿರುವವನು; ನಿರಾಯುಧ; 
ಅಸಹಾಯಕ : ಬಜುವಂ ಸಾರಥಿಯಿಲ್ಲ ಮೆಯ್ಲೆ ಮುಜಸಯುಂ 
ತಾನಿಲ್ಲದೆಂಶೀ£ಗಳಾನಿಜಕವೆಂ/  (ಶಂಶರಾ:/.. ೦೨-೨೦೭); ಬಜುವನನಾಜ 
ಶ್ರಾಂತನಂ ಯಶೋಧನನಿಜಿಸಿಯಿಂ (898. ೪-80). ವಿ. ದರಿದ್ರ ; 


40 


ಬಡವ ; ನಿರ್ಗತಿಕ : ಕಿಆ್‌ಿಯಂ ಮುತ್ತಂ ಧನದಂ ಬಜುವಂ (ಕಾಕಾ. 
ಜೌಯಂ]ತೊಜದಂ ಗೃಹಸ್ಥ ನೆನ್ನದೆ : ಮುಂ ಬಿಟ್ಟಜಿಸಿ ಕೊಲುತಿರ್ಪ ಜವ 
ನೆಂಬಜ್‌ಕೆಯ ಪಗೆವಂಗದೆಂತು ಪಂಗಿಗನನಪ್ಪೆ೨ (6೦ಫ್ರ- 9-೭೭); ಆಲ್‌ 
ಎಲ್ಲದೆ ಮತ್ತೆಲ್ಲಂ ನೆಅಕಿದಿರ್ದೊಡಮೇನೊ ಬಜುವನಾತಂ ದಿಟದಿಂ 
(ಕೀತಿನಂ- ೨-೩೦೦) : ಜರೆಯ ನರೆಯ ಮಡಲ್ತ ಸೆರೆದುಜುಗಲ ಸುರ್ಕುಂ 
ದೊವಲ ಅಸಿದೊಡಲ ಬಜುವಂ ಜೋಗಿಯಂ ವತಾಲಿಸುತುಂ' (ರಾಮಾಕ್ಕ. 
86-0೬). ಬಜುಬ: ೧. ಬಜುಬಂ ಪೊಯಿಲ್ವೆತ್ತಂತೇನುಮನಜ* 
ಯದೆ . . . ನಡನಡಂಗಿ (ಶಂಶಠಾ. 6-೭೦ 5) ; ಬ[ಉುಬ]ನನೇಳಿದನಂ 
ವೆ೨ಯ್ಯ ಅಯದೆೊನಂ ಬೆರಲನಳಿಪಿ ಕರ್ಚಿದೊನಂ ಕಾಲ್ಗೆ ಜಗಿದನೆನಿಆ್‌ಯ 
ಲಾಗದು (೪ರ: ೦೦-೦೯). ೨. ಅದು ಒಡೆಯರೊಡವೆಯಲ್ಲದೆ ಬಜುಬಂಗೆ 
ಅರಗದು [8೫ 8೫ಂ- ಬಟುಬರಿಗರಗದು] (ಕೋರ. ೩೩);  ಬೀಕುಿಬನು 
ನಿಧಿಗಂಡ ತೆಅನಂತೆ ಸಂತಸದೊಳಿ?ಯೊಳಾಳುತಲೇಳುತಿರ್ದ೯ (ಶರ್ಥಶ. 
00-೫೩). ೩. ತಿಳಿವಳಿಕೆಯಿಲ್ಲದವನು : ಅಜ್ಞಾನಿ : ಬಜುಬರನುಜ* 
ಬಲ್ಬರೆಂಬ . . .ನೆಅ್‌ ಜಾಣರು (ಕುರಾಸಾಂ. ೬೩5೨೮6) : ಬಲ್ಲವನೀತ ಬಟುಬ 
[ಕಾಕಾಂ. ಡವ]ನೀತ ಚಪಳೀಕನೆಲ್ಲಶಾಸ್ತ್ರಂಗಳಆ್‌ವನು ಬಲ್ಲಿದನೀತ ಬಡವ 
ನೆಂದು ಪೂಜಿಪಗೆಲ್ಲಿಯ ಶೀಲ(9ಶುುಸಾಂ- 9-0೦೬). 

[ಬಲು (£ ಬಜ್‌ದು) + - ಆ] 
ಬಜುವಣ್ಣನೆ (ನಾ). ಅರ್ಥವಿಲ್ಲದ ವರ್ಣನೆ : ಬರಿಯ 
ಪುರುಳಿಲ್ಲದ .  ಬಜುಿವಣ್ಣನೆಯ ಬೇಸಟ್‌ಕೆಯ 

ಪೊಳ್ಳೆಂದೆ ನುಡಿದೆಂ (ಉನತಿಕ್ಕ. ೦೬೪-೪) 

[ಬಲು («ಎ ಬಜಿ್‌ನಮು) + ಬಣ್ಣನೆ] 
ಬಜುವನೆ (ನಾ). ಹಾಳುಮನೆ ; ಗೃಹಿಣಿಯೊ 
ಗೃಹಮದು ಬಣುವನೆಯೆಂ (ಊಕಿಕುಂ. ೩-೨೨). 

[ಬಜಿ (ಎಬಜ್‌ದು) 4+ ಮನೆ) 

ಬಜುವಾತು. ಬರಿಮಾತಂ, ಬಜ್‌ಮಾತು. ಬಟೌ್‌ವೂತು, ಬಟಿಮಾತು 
(ನಾ). ಕೆಲಸಕ್ಕೆ ಬಾರದ ಮಾತು; ವ್ಯರ್ಥವಾದ ಮಾತು: ಮಾತಜ 
ಯಡ ವತಾತು ತಮ್ಮ ಬಜುವಾತುಗಳೊಳ್‌ ಪುದಿದು (ಶಂಶಕಾ. ೪-೪೫) : 
ವಾಕ್ಕಿನೊಳಿಲ್ಲ ಮೇಣ್‌ ಪರಿಚಯಂ ಬಗೆ ಮೊಕ್ಕಳಮಂತುಟಲ್ತಿ ಗಂಟಿಕ್ಕುವ 


ವಿವರಣೆ : 


೨ 
meer ಮ್‌ 
ಪಾಟ್ಸಬ್ಬಮಂ 


ಸುಗುಣಮಿಲ್ಲದೊಡೆ 


ರೆಂಜಲಾದ ಬ[೫9ಕಾಂ. ಬಿ]ಜುವಂತುಗಳು (ಸೂಕ್ಲಿಸು. ೦.೩೬). ಬರಿ 
ಮಾತು : ಬರಿಮಾತಿನಿಂದ ಏನು ಪ್ರಯೋಜನ ? (ಊಂ). ಬಹಿ? 
ಮಾತು : ಈ ಸವಿತಾರಜನೀಗ ಹೃದಯನಿವಾಸಮಾರುತನಜ ಹರೀಶ್ವರ 


ರೋಸರದ ಬಒಬಜ್‌*ಮಾತದಲ್ಲಿದು ವೇದಮತವೆಂದ . (ತೊರಂ೫- ೪-೦೨-೦೩). 
ಬಳ್‌ೌವಾತು : ಬಲ್‌ವಾತನಿನಿಸು ಪೊಟ್ತೂಂ ಮೆಆ್‌ವಿನೆಗಂ ಗಟಪಲೇಕೆ 


ಬಜುವಾತುಂಗುಟು 1 


(ಕನ್ಕಳಾ. ೦೭೪). ಬಲುಮಾತು : ಏನೆಂದಅಿಯರು ಎಂತೆಂದಟ್‌ಯರು 
ಬಜುಮಾತಿನ ಬೆೊಮ್ಮವನಾಡುತಿಪ್ತರು (ಅರತು. ೦೦೬. ೪೦೩). 
[ಬಜು (ಆ ಬಜ್‌ದು) + ಮಾತ್ತು) 


ಬಹಜುವಾತುಂಗುಟ್ಟು, ಬಜುವಾತುಗುಟ್ಟು (ಕ್ರಿ). ಕೆಲಸಕ್ಕೆ ಬಾರದ 
ಮಾತನ್ನುಡು ; ವ್ಯರ್ಥವಾದ ಮಾತನ್ನಾಡು : ಸಂಗರಕೆ ಬಂದು 
ಬಜುವಾತುಂಗುಟ್ಟದಿರು (೧. 00-08). ಬಟಿವಾತುಗುಟ್ಟು : 


ಬಜುವಾತುಗುಟ್ಟಿ ಪೋಪರೇ ಗಂಡರು೦ (ಕನುಡ. ೦೬೭ ಪ್ರಯೋ). 
[ಬಲುವಾತು 1 ಕುಟ್ಟೂ] 
ಬಲುವಾತುಗುಟ್ಟು. “ಬಜಿವಾತಂಂಗುಟ್ಟ' ನೋ. 
ಬಜುವಾನಿಸ (ನಾ). ನಿಪ್ಪಯೋಜಕನಾದ ಮನುಷ್ಯ : ತಾಮಸರ್‌ 
ಲೋಕಕಂಟಕರಾಗೆ ರಕ್ಕಸರೆನಿಸಿ . . . ಬಡವು ಬಜುವಾನಿಸರಂ ಕೊಂದು 
ಶಿ:ದು ಬಿರ್ಕುಳಿಸಿ ಪೆರ್ಕಳಿಸಿ ತಿರೆಗೆ ಪೌಲ್‌ಯಾದರ್‌ (ಉಾತಾಕ್ಮ. ೦೦೯-೨೩). 
[ಬಜು (ಬಲಿದು) 4+ ಮಾನಿಸ್ಮ (ಎವ ಮಾನುಸ)) 
ಬಜಿವಾಯ್‌, ಬಟ್‌ವಾಯ್‌" (ನಾ). ೧. ಬರಿಯ ಬಾಯಿ; 
ಖಾಲಿ ಬಾಯಿ. ಪ. (ಆಲಂ) ವ್ಯರ್ಧವಾಗಿ ಗಳಸುವ ಬಾಯಿ; 
ನಿಷ್ಟ,ಯೋಜಕವಾದ ಮಾತನ್ನು ಆಡುವ ಬಾಯಿ: ಉಂಡೆ 
ದಲೆಯೋತಿಗಳು ಬಜುವಾಯ ಒಳ್ಳು ಹಗಳು . , - ಅಗ್ಗದ ಚರಿಗೆಗಳ ನಂ 
ಗಳು (ಸೋಮಕ, 9-90). ಬಜವಾಯ್‌್‌ : ೨. ಬಾಲೆಯರ ಮುಂದೆ 
ತಿರುಗುತ್ತಿಪ್ಪ ಬಜ್‌ವಾಯ ಭಂಜಕರುಗಳು ತಾವು ಅಜ್‌ವುಳ್ಳವರೆಂದು 
ಬೀಗಿ ಬೆಜ್‌ಯುತ್ತಿಪ್ಪರು (ನೋಳಿಮಾ- ೦66-೭೦೪). 
[ಬು («ನ ಒಬಜ್‌ದು) * ಬಾಯ್‌) 
ಬಜುವಾಟಕ್ಕೆ (ನಾ). ನಿರರ್ಥಕವಾದ ಬದುಕು : 
ಜೀವನ : ಪುರುಳೇಂ ಬಜುವಾಲಕ್ಕಿಯ ಬರ್ದುಂಕಿನೊಳ್‌ 
ಬಜಿ (ನಬಜ್‌ದು) + ಬಾಟಕ್ಕಿ) 
ನೆರವಿಲ್ಲದವಳು ; ಅಸಹಾಯಂತಳು ; ಆನೊರ್ವಳೆ 
(ಉಾತತಿಕ್ಶ. ೪೦-೫). [ಬಡುವ * - ಎ) 
ಬಜುಸೂಜಿಕಿ, ಬಜ್‌ಸೂಜ್‌ (ನಾ). ವ್ಯರ್ಥವಾದ ಸೂರೆ.- 
ಲೂಟಿ “'ಬಜಿಸೂಆಟ್‌ ಮೋಗು”: ಪರಾ. ಬಣ*ಸೂಜಕ : 
“ಬಣೌಸೂಟ್‌ಗೈೈ' ಪರಾ. [ಬಟು (ಎ ಬಜ್‌ದು) * ಸೂಜಿ] 
ಬಜುಸೂಜ್‌ಮೋಗು (ಕ್ರಿ). ವ್ಯರ್ಥವಾಗಿ ಸೂರೆಹೋಗ: ; ಹಾಳಾಗು , 
ಮೂಜುಲೋಕವೆಯ್ದೆ ಬಅುಸೂಲ್‌ಮೋಖಯಿತ್ತೂ (9ನರಂ. 
[ಬಜುಸೂಜಿಕಿ 4 ಪೋಗ್ಕು (<ಪೋ)) 
ಬಜ, (ಕ್ರಿ): ಬಜಿತ (ಭೂತಕೃ). ೧. ಒಣಗು : ಆರು: ಬತ್ತು : 
ನಚ್ಚಿನ ಮಖುಗ್ಥಾಲಾಪವಿಂಪಂ ಟ್‌ದು ಬಜಿತುದೆಂಬನ್ನೆಗಂ ಬತ್ತಿರ 
ಲಾಯ" (ಕ9ರಂಉ. 3೨೩); ಬಾಡಿದ ಮೊಗಂ ಬಜತ ಬಾಯ್‌ 
ಮಾಸಿದ ಮುದಂ ಕೂಡೆ. , . ಪುರಜನಂಗಳಂ ನೋಡಿ ತೋಟ" ಬೇಜಕ 
ವೇಣಸೊೂಪ್ಪುಗೊಡುತಿರ್ದನಾ ಧೈರ್ಯನಿಧಿ .ಭೂಪನು (ಹಶಕಾ. ೯-0) ; 
ಕೆಆ್‌ ತೊಟ್‌ಗಳೊಜತೆ ಬಲಸೆತುವು (ಕೈ ಎಕಾ. 03-೨). ವ. ಒರಟಾಗು: 
ಬಿರುಸಾಗು ; ಕಠಿಣವಾಗು : ಇನ್ನೆಗಂ ನೆಲಸಿ ನೀರ್‌ ಸೆಜಕಿಗೊಂಡ 


ವ್ಯರ್ಥವಾದ 
(ಉಾವತಿಕೃ. 
13-00). 
ವೆ (ನು). 
ಬಡವೆ ಬಚುವೆಯಾದೆಂ 


00೯-96೬). 


ಮೊಲಿರ್ದುದರ್ಕೆ ಮೈ ಬಜತವೊಲಾಗಿ (ಶಂದ್ರಫು- 9-08). ೩. (ಜ್ವರ, 
ಬಿಸಿಲು. ಕಾವು ಮೊದಲಾದುವುಗಳಿಂದ) ಬಾಡು; ಕುಗ್ಗು: ಸೊರಗು: 
ಸುರಿತಂದಶ್ರುಪ್ರವಾಹಂ ಬಜುತೊಣಗಿದ ಬಾಸುಬಿಕ್ಕೊಗಂ . . . ವೃಸ್ತಾಳ 


ಕಂಗಳ್ವೆರಸಲರ್ವಸೆಯೊಳ್‌ ಕಾಂತೆಯಿಂತಿರ್ದಳಾಗಳ್‌ (ಕಂಿಸುಮಾ. ೦೩-೭೪). 


[ದೇ.॥ ತಮಿ. ದಜು, ವಲ್ಲು : ಮಲ, ವಟ್ಟು. ವಲ್ಗೂ: ತೆಲು. 
ವರುಟು: ಕೋತ. ವರ್ವ] 
ಬಬಿಂಜು `ಬಣಜಂ' ನೋ. 


೬೩೪೫ 


ಬಲಲಿಕೆ 


ಬಟಿಕೆ, ಬಳಕೆ (ನಾ). ೧. ಉಪಯೋಗಿಸಂವಿಕೆ ; ಬಳಸುವಎಕೆ : 
ಏಕವಚನವೊರ್ವನ ಬಜಕೆಗೆ ಬಹುವಚನಮೆಲ್ಲರಂ  ಪೇಟಕ್ಕಿಡೆಯೊಳ್ಳ 
(ಕರುರ. 33೪). ೨. ವಿಶೇಷವಾದ ಪರಿಚಯ, -ಗಂರುತು ; ನಿಕಟ 
ವಾದ ಸಲುಗೆ : ತನ್ನಳವಂ ಕಲಿತನಮಂ ನಂಬಿ `ಬಲಂ ತಳರದೆ 
ಸಾಧಿಸುವೆನೆಂಬ ಬಚಕೆಯಿನಾಶಂ . , . 'ರಾತ್ರಿಯೊಳ್‌ ಗಂಧವತಿಯ ತಡಿ 
ಎಡಿದು (ರರ್ಮಾಮ್ಮು. ೦೨-೦೪). ಬಳಕೆ: ೧. ನಿಶ್ಚಲದ 
ನೋಟದ ಲಿಂಗಭಾವದ ಬಳಕೆಯನೆ ಬಲಿದಿರುತಲಿರ್ದನು ನಿಜನಿವಾಸದಲಿ 
(ಪ್ರರ. ೦೦-೩೬); ಕಲಿತನವೆ ಹೃದಯದಲಿ ಕಾರ್ಯದ ಬಳಕೆ ಕೈಯಲಿ 
ನಡುವೆ ನಾಲಗೆಯುಲಿದಡೇನಗ್ಗಳಿಕೆಯಹುದೋ (ಳುಕ್ಕಾಳ: ೦೦-೩). ೨. 
ಸುಳಿದಳೂರ್ವಶಿ ಸುರಪಶಿಶ್ವದ ಬಳಕೆಯವರಿಗಸಾಧ್ಯವೆಂಬುಜ್ವಲತೆಯೊಲಿ 


ಬಂದು 
wd 


(ತೊರಂಾ- ೦-8-೦೨); ಸಕಲಸೀಮೆಯ ಬಒಳಕೆಗೆಳೆದಳು ಸಕಲಕುಶಲವ 
ನೊರೆದಳ: (ಹೊಂಗಳು- ೩-ಂಂ). ೩. ರೂಢಿ ; ಅಭ್ಯಾಸ : ಮುಂದಕೆ 
ಮೋಪುದು ತನುವಿದು ಪಿಂದೆಸೆಗೋಡುವುದು : ಬಳಕೆಗೈದದ ಮನವೇ 
ನೆಂದಪೆನೊ (ಕುಂತ, 06-49). ೪. ರೀತಿ; ಕ್ರಮ: ಮುಠಹಂ 


ಜಲಜಭವರಂತಲ್ಲ ಪಾರ್ಥನೆ ಬಳಕೆ (ಳೋಗಹು. ೦೦-೩೭). 
[ದೇ.8 ಶಮಿ. ವಬಿಕ್ಕಮ್‌, ವಬಕ್ಕು ` `ತುಳು. ಬಳಕೆ, ಬಳಿಕೆ; 
ತೆಲು. ವಡುಗು) 
ಬಟಿಪ 'ಪಟಹ' ನೋ. 
ಬಟಿಲ್‌. ಬಳಲ”, ಬಳಲು. ಬಟಿಲ್ಲು, (ಕ್ರಿ). ೧. ಬಾಡು; ಒಣಗು: 
ಅರಸಿಯರ ತೊಟ್ಟ ಪೂದುಡಿಗೆಗಳೆಲ್ಲಂ ಬಟಲ್ಲು ಕಟಲ್ಲು (ತಾಂತಿತ್ರ- 
5-40 ರೆ) ; ಪ್ರಷ್ಟಮೊಂದು ಬಟಲಲ್‌ ಭೃಂಗಕ್ಕೆ ' ಪೂವಿಲ್ಲವೇ (ತೋರೇಶ- 
೨೬)” ೨. ದಣಿ ; ಆಯಾಸಗೊಳ್ಳು : "ಬಟಲ್‌ - ಶ್ರಾಂತೌ” (ತರುರಾ) ; 
ಆರಿಭೂಪಾನೀಕೆಭಯಂಕರನುಂ ಗಡಮೇಕೆಂದಜಿಿಯೆಂ ಬಟಲ್ಲು ಜೋಲ್ಡಂ 
ಧರೆಯೊಳ* (ಶುಕಛಾ. 6-90) : ಮಂಲುವಾತುಗುಡದೆ ರವಿಸುತ ಮಜ 
ಎಂದಿರ್ದಪೆಯೊ ಮೇಣ್ಪ ಬಲ್ಹಿರ್ದಪೆಯೋ (ಗರಾಯು. ೨-08) : ರುಧಿ 
ರಮಂ ನೆಟ್‌ ಕಾಜ ಬಟಲ್ಲೂ ಬಿಟ್ಟಿ೦ (ಠಕಳು- ಇಂ). ೩. ಜೋಲು; 
ನೇತಾಡು : ನನೆಯನೆ ಪೇಟ: ಕೆಂದಳಿರೊಳೆಯ್ದೆ ಬಟಲ್ಲೆಳವೂವು ಬಂದ 
ಮಾವನೆ ಮಲಕಿಗೊಂಡು ಬಗ್ಗಿಸುವ ಕೋಗಿಲೆ (ಆಂಫ: 9-೬3) ; 
ಮುಗುಳಂ ವೇಅ: ಬಟಲ್ವ ಗೊಂಚೆಲೆಡೆಯೊಳ್‌ ಪುಷ್ಟಾಸ್ಥಪತ್ರಂಗಳಂ 
ತೆಗೆದು (ಅನಂಪು. ೬-೦೦): ೪. ಜಾರು ; ಸರಿ : ಬಟಲೆ ಪೆಗಲಿಂ ಚಂಚದ್ವ 
ಲ್ಕಾಂಚಲಂ ಪೆಗಲಿಂಗೆ ಬಂದೆಟಲೆ ಜಡೆಗಳ" . ಪರಿಪಟ್ಟೋರಂತೆ 
ಆಕಾಶವಾರ್ಗದೆ ಬಂದ ಪಾಡಟಃದ ಸಖನಂ ಮುಂದಾಂ ಕಂಡೆಂ 
(ಉರಂಕು, ೭೦೩). ೫. (?) : ಕಡಿದ ಶರನಿಕರದುಡಿ ನಭದೆಡೆವರೆಗಂ 
ಬಲಿಲೆ (ಕೀಬಫು: 93-0೬9). ಬಳಲ್‌ : ೨, ಖೇಚರಂ*, ಬಿಸಿಲ್ಸಂಜುತ್ತುಂ 
ಭರದೊಳ್‌ ಬಳಲ್ಲು ಬಂದಾ ಗಿರಿಶಿಖರದ ಮರದ ತುದಿಯ ನೆಳಲಂ 
ಸಾರ್ವರ್‌ (ಗಿಂಕ. 0-೩8) :ಮಳಲೊಟ್ಟಿಲನೇಜ್‌ ಬಾಜುಗುಪ್ಪೆಯನಂಡಿ 
ಒಬಳಲ್ಪವಯವ ಬೆಮರಾಂತು ( ಮೋಹಕ. ೪.86) ; ರಿಸಿ ನೆಣ 
ಪಧಿಕರಕ್ಷಿಗಿಗೆ ಕಲಶಕುಚದ. ಲಾವಣ್ಯಾಂಬುವೇಕ್‌ಯುತೆ 
(ಕಂಸ2. ೬-6೦) ; ಬರಿದೆ ಬಲು ಬಳಲ್ಲೆ (6೧: ೬€-೬)- ಬಳಲು: 
೨. ನಿಳಲನುಡಿಸುವೆನೆಂದು ಬಳಲುವನಂತೆ (96ರ. ೨-೬) ; ಸತ್ಯವಜ*%ಯ 
ದತ್ತಲಿತ್ತ ಸುಶ್ತಿ ಬಳಲುತಿರ್ದೆನಯ್ಯ (ಹಂಕಕೆ- ಹ. 8೩೦೦-೦೦) ; ಭಟರು 
`ಬಳಲಿದರಿಂದು ರಣವುತ್ಕಟವು (ಕುವ್ಕಾರ್ರೋ- ೦೩-೪೨). ಬಟಿಲ್ಲು : ೨. 
ಗಾಯಂಬಡೆದೆನಸು ಬಟಲುತಿರ್ದಂ ಪಡುನೇಸಅ ತೆಅದೆ ರಾಜಹಂಸ 
ನರೇಂದ್ರಂ (ದಕಳು. ೨-೩೬)- 
(ದೇ.॥ ತಮಿ. ಮಲ. ವಯಿಕ್ಕು ; 
ಬಟಲಿಕೆ "ಬಬಲ್ಕೆ' ನೋ. 


ಬಳಲ್ರ 
[4] 


ತೆಲು. ಬಡಲು] 


ಬಟಲಿಸು 


ಬಟಿಲಿಸು, ಬಳಲಿಸು (ಕ್ರಿ). ಆಯಾಸಪಡಿಸಂ ; ದಣಿಸು ; ಶ್ರಮ 
ಪಡಿಸು : ಎಮ್ಮಂ ನಿಮ್ಮಡಿ ಕೆಮ್ಮನೆ ಬಟಲಿಸಲ್ವೇಡ (ಶಂಕಠಾ. €-96 ರ), 
ಬಿಸಿಲ ಬಟ್ಟೆಗನಂ ಬಟಲಿಸಿತ್ತು (ಕನ್ನಾರು. ೩೩೬ ವ್ಮಾಪ್ಕಾ)- ಬಳಲಿಸು : 
ಬಾರದೆ ತೋಕುತ್ತಳಲಿಸುವನೆ ಜಯ ಸಾರದೆ ಸಾರುತ ಬಳಲಿಸುವನೆ ಜಯ 
(ಇಡುರ. ೪-30) : ಮಾತಾಪಿತರನು ಬಳಲಿಸುವ ಮಗ ಯಾತ್ರೆಯ ಮೂಡಿ 
ದರೇನು ಫಲ (ಪ್ರಕಂಠ- ೦-೬೦-೩) ; ತಂಗಿಯು ಬಳಲಿಸಿದ ಬಲುವೀರನೆನು 
ತುರಿಗೊಳುವ ಕಡುಗೋಪದಲಿ ಕಿಡಿಕಿಡಿಯೋದನಸುರೇಂದ್ರ (8ೂರರಾ - 
೩-೬-೦೪): (ಬಬಲ್‌ 3-__ಇಸ್ಕು] 

ಬಟಲು, "ಬಲಲ್‌' ನೋ. 

ಬಟಲ್ಕು (ನಾ). ೧. ಸಡಿಲವಾದುದಂ ; ಬಿಗಿಯಲ್ಲದುದು: “ಜಂಗಳ 
ಬಟಲು ಸೋರ್ಸಡಿಲ್ಲುದಕ್ಕುಂ” (ಕರುಂ. 80). ೨. ದಣಿವು; 
ಆಯಾಸ : “ಸೇದೆಯೊಳು ಜೋಲ್ಲುದಟೊಳಂ ಬಟಲು” (ಕ್ಯಾಶುಂ. 
oe). [5 ಬಬಲ್‌] 

ಬಜಲೈ, ಬಳಲಿಕೆ, ಬಳಲ್ಕೆ, ಬಲಲಿಕೆ (ನಾ). ೧. ಆಯಾಸ ; ದಣಿವು: 
“ಬಟಲೈಯೊಳ್‌ ಸೇದೆಯಕ್ಕುಂ” (ಕರಕ. ೦6೬) ; ಆ ನೀರ್ದಾಣಮಂ 
ನೋಡಿ ಮೆಲ್ಲನೆ ಸಾರ್ದಲ್ಲಿ ಬಬಲೈಯಂ ಕಳೆದು ಪೋವೆಂ (ಕಾರಂಫೂ. ೬೨೪) ; 
ಬಟ್ಟೆಯ ಬಟಲೈಯಂ ಕಳೆದು (ರರ್ಕಾನ್ಮು. ೦೨-068) : ತನುವಿಂ ಬಬಲೈ 
ಪೆಜಖಂಗೆ (ಕುರ. ೦೦-೪). ಬಳಲಿಕೆ: ೧. ಕಂಡುದ ಹಿಡಿಯಲೊಬ್ಲದೆ 
ಕಾಣದುದನಣಸಿ ಹಿಡಿದಹೆನೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡಾ (ಅನಕಂ 
೧-೬) ; ಸುರಪಥದಲಿ ತಿರುಗಿದ ಬಳಲಿಕೆಯನು ಭರದಿಂ ನೀರೊಳು 
ಮುಳುಗಿ ಪರಿಹರಿಸುವೆನು (166230. 9-೩೦)- ಬಳಲೈ : ೧. “ಆಯಾಸಕೆ 
ಬಳಲೈಯೆನಿಕುಂ” (ಳಕ6.- ೦೭) ; ತೊಳಲ್ಕೆಯು೦ ಬಳಲ್ಕೆಯುಂ ಕಾಳಿಗ 
ದೊಳಿಗಮಂಂ ಕೆನಸಿನೊಳಮಿಲ್ಲಿನಿಸಿ (ಎಳ. ೫1. ಮೊಳ. ೨೦-೪೨ ; 1278 ?)- 
೨. (ಆಲಂ) ಬಾಯಾರಿಕೆ; ದಾಹ: ನಡೆ ನುಡಿ ಬಳಲ್ಕೆ ಮುನ್ನಂ 
ಕ್‌ಚಬಲ್ವೇಯ ರೂಪುಗಂಡ ಬಳಿಕಂ ನಡೆಯರ್‌ ನುಡಿಯರ್‌ ನೀರಂ ಕುಡಿ 
ಯರ್‌ (ಗಿಂಕ. ೨-೨೫). ಬಟಲಿಕೆ: ೧. “ದವಧುಃ. ಪರಿತಾಪಃ--೨ 
ಬಲಟಲಿಕೆ” (ಜರಾಯು (6-೪೪೬): [ಬಲಲ್‌+—ಕೆ./ ತಮಿ. ವಬಲಿಕ್ಕೆ 4: 
ತುಳು. ಬಳಲಿಕೆ ; ತೆಲು. ಬಡಲಿಕೆ] 

ಬಬಟಲೈಗಳೆ. ಬಳಲ್ಮೆಗಳೆ (ಕ್ರಿ). ದಣಿವಾರಿಸು ; ಆಯಾಸವನ್ನು ಪರಿ 
ಹರಿಸು: ಪೀಲಿ ಬಿಜ್ಜಣಿಗೆಯನೊಯ್ಕನೆ ಬೀಸುತ್ತಿರೆ ನೃಪನಂದನನಿನಿಸಿನಿಸಂ 
ಬಲಲೈಗಳಿಯುಶ್ರಿರ್ದಂ (ಕಾರಂಳು- ೪೩8)- ಬಳಲೈಗಳಿ: ಶ್ರೀಪುರವನಿಪ್ಪುದ 
ಸೇರಿದೊಂದಂಗಡಿಯೊಳಗೆ ಮೈಯಕ್ಕಾರೆ ತನ್ನ ಬಳಲ್ಕೆಗಳೆಯಲಿಕ್ಕಿರ್ದಂ 
ಓಲ್ಮಿರ್ದಂ) (16. ೦೬-೬೪). [ಬಟಲ್ಕೆ 1 ಕಳ್ಳೆ] 

ಬಟಲೈವೋಗು (ಕ್ರಿ). ಆಯಾಸಗೊಳಂ್ಫಿ ; ದಣಿವುಹೊಂದು : ದಿವ್ಕಾ 
ಹಾರಮಂ ಕೈಯೊಳಿಕ್ಕುವುದುಮಾಕಂಠಂ ಉಂಹು ಬಟಬಲೈವೋಗಿರ್ಪುದುಂ 
(ರರ್ನಾನ್ಮ - 0-೦೧೦). [ಬಟಲೈ 4 ಮೋಗು, ( “ಪೋ, ) ) 

ಬಟಲ್ಲು (ಕ್ರಿ). ೧. ಬಳಲಿಸಂ.; ಆಯಾಸಗೊಳಿಸಂ : ದಣಿಸಂ. 
ಶಿ. ಕೆಳಕ್ಕೆ ಬೀಳಿಸು: “ಬಟಲನ್ಮಿ- -ಅಧ್ಯಸ್ರಂಸನೇ (ಕೆಳಕ್ಕೆ .ಬೀಳು, 
ಬೀಳಿಸು), ನಿಶ್ಚೇಷ್ಟಾಯಾಂ (ಅಲಸಿಕೆ ಮಾಡು)” (ಕಠುರಃ). 

[ಬಟಲ್‌ ತ. ಚು ) 

ಬಟಲ್ಮುಡಿ, ಬಳಲುಮುಡಿ, ಬಳಲ್ಮುಡಿ (ನಾ). ಸಡಿಲವಾಗಿ 
ಜೋತಾಡುವ ಮಂಡಿ ; ಇಳಿಬಿದ್ದಿರುವ ಕೂದಲು ; ಜೋಲು 
ದುರುಬು : ಆಕೆಯ ಮುದ್ಧೂವೆರಸಿದ ತೊದಳ್ನುಡಿಗಂ ಪೂಮಾಲೆ 
ವೆರಸಿದ ಬಟಲ್ಮುಡಿಗಂ.. . 'ಒಲ್ಲುಮೋಲಲ್ಲೂ ಮಿರೆಯಿರೆ(ಶಂಶಳಾ. ೩-೦೭ ಬ); 
ಕುಸುಮಾವಳಿಯಂ ತಳೆಯದ ನಿನ್ನ ಬಲಟಲ್ಮುಡಿ ಬಳಯಿಸಿದವುದೆನ್ನೆ 
ಮನಕೆ ಖೇದಮನೀಗಳ್‌ (ಕಾಠಂಕೂ- ೩೩6); ಬಲಲ್ಮುಡಿ ಜೋಲ್ಡು . . 


೬೩೪೬ 


ಬಟ್ಸ್‌, 


ಮಿಳಿರ್ದು ನರ್ತಿಸೆ (ಸುಳುರಾ- ೦೦-೦೦). ಬಳೆಲುಮುಡಿ : ಬಳಲುಮುಡ 
ಬಟ್ಟಮೊಲೆಗಳ್‌ ಬೆದರುಗಂಗಳ . . - ಕಾಮಿನಿ ೩೨೬೨೬೯) ; 
ಬಳಲುಮುಡಿ ಬಲ್ಮುಡಿಯು ಸೋಮ್ಮುಡಿಯು (ನತನೋ- ೨೪-೦೪)- 
ಬಳಲ್ಮುಡಿ: ಕುಡಿತೆಗಣ್‌ ಬಳಲ ಕಲ್ಲುವು ಕವಲ್ಲುವು ಬಳಲ್ಮುಡಿಯ 
ನವಲ್‌ ( ತರ್ಮಕಾ: ೪); ಸೂನೆ ಬಳಲ್ಮುಡಿ ಪುಷ್ಪವೃಂದಮಂ 
(ase. ೭-೦೭)- [ಬಟಲ್‌ + ಮಂಡ್ಮಿ ] 

ಬಬಟಲ್ವಂದರ್‌ (ನಾ). ತೂಗುವ ಬಳ್ಳಿಗಳಿಂದಾದ ಚಪ್ಪರ : ಮಡಲಿಟಃದ 
ಬಲಲ್ವಂದರ್‌ ಪೊದೆಯೆ ಕಾಂಚನಲತೆಯಂ ತುಲುಗಿ ಜಂಬೂವೃಕ್ಷದಿನೆಸೆವ 
ಪೊಂಬೆಟ್ಟದಟ್ಟದ ದಟ ಸ ದಟ್ಟಲಂ ಗೆಲೆವಂದಂ (ಕಾಮಾಕ್ಕ- ೬೩-೨೦). 

[ಬಬಲ್‌ 4 ಪಂದರ್‌] 

ಬಟಸ್ಕು. ಬಳಸ್ಕು (ಕ್ರಿ). ೧. ಉಪಯೋಗ ವನಾಡಂ; ಉಪಯೋಗಿಸ : 
ಬಟಸಿದ ಪಾತ್ರೆಯಂ ಬರುತೆ ಕೆಪ್ಪಿನ ಕಾಲೊಳೆ ನೂಂಕಿ (ಸಮಶ.- 
00-60). ೨. ಭೋಗಿಸು ; ಅನುಭವಿಸು. : ಕೂಡದನ್ನೆಗಂ ಕೂಡದಂ 
ತಿರಲಕ್ಕುಂ ಬಸವಾಗದನ್ನೆಗಂ ಬಟಿಸಲಕ್ಕ ೦ (ಕುಳುಮಾ. ೭-೦೬)- ಬಳಸ್ಕು: 
೧. ಗುರುಲಿಂಗಜಂಗಮದಲ್ಲಿ ಸಟೆಯ ಬಳಸಿದೊಡೆ ಆತನು ತ್ರಿವಿಧಕ್ಕೆ 
ದೋೋಹಿ (ಮುಕಾರೇ- ೨- ೩೬೩-೦9೦) ; ಸುಣ್ಣದ ಕೊಜತೆಗೆ ಬೆಳ್ಹಿಂಗಳಂ 
ಬಳಸುವಂತೆ (ಅದರ. ೪೩8-೨3) ; ನಯ ಪ್ರಪಂಚೆವ ಬಳಸಿದೆನು ಕೆಲ 
ಕೆಲವನಿನ್ನುಅಕಿ ಬಳಸುವೆನು (ಕುಠ್ಯಾಸ- ೦-೩೪). ೨. ನಿಮ್ಮ ಶರಣರು ಉಂಡು 
ಉಪವಾಸಿಗಳು ಬಳಸಿ ಬ್ರಹ್ಮಚಾರಿಗಳು (6ದನ. ೪೭೨೦೩೩) ; ತನ್ನಾಯತನ್ಮ 
ಭೂತಳವ ತಂದು ನಿರಾಯಸದಲೆ ಬಳಸುತ್ತಿರ್ದನು (ಕುಂ: ೦೪-೩೯) ; 
ನಳ ಹರಿಶ್ಚಂದ್ರಾದಿ ರಾಘವನೃಪರು ಹಳುವದಲಿ ಲಲನೆಯರ ತಾವಗಲಿ 
ಕಷ್ಟವ ಬಳಸಿದಂತೆ (ನಳತ. ೦-೧೩). [ದೇ. ॥ ತುಳು. ಬಳಸು] 

ಬಟಿಸ್ಕು. ಬಳಸಂ(ನಾ) , ೧. ಭೋಗ ; ಉಪಭೋಗ: ವೆಂಡಿರ ವಶಮಾಗಿ 
ಮಹೀಮಂಡಲದೊಳ್‌ ಪಲರುಮೆಯ್ದಿದರ್‌ ದುರ್ಗತಿಯಂ ಪಂಡಿತರಪ್ಪ 
ವರದಂ ಪೆಂಡಿರ ಬಟಸಿಂಗೆ ಬೇಗಮೆಳಸುವರಲ್ಲಂ (ರರ್ಮಾನ್ಮ. ೦೦-೨೪). 
ಬಳೆಸ್ಮು: ೨. ಉಪಯೋಗ ; ಬಳಕೆ : ಮಹಾವಿಕ್ರಮನ ಚಳಕವನೇನ 
ಹೇಳುವೆ ರಥದ ಬಳಸಿನಲಿ (ಳುರ್ಮಾಲ್ರೋ. ೦೬-೪೬). [<ಬಟಸು,] 

ಬಟಿಸುಎಡು (ಕ್ರಿ) - ಸುತ್ತುವರಿ ; ಆವರಿಸು : ಆ ಎರಮ್ಮನುಂ ಅಯ್ವದಿ 
ಮ್ಚರುಂ ನಕರಮುಂ ಸೇಣಿಯಂ ಬಟಸುವಿಟ್ಟು ಗೆಲ್ವಲ್ಲಿ (ಎಳ.೪1. ಕಡೂರು: 
೦೪8-೬ ; ಸು. 760). [ಈ ಇದು *ಬಳಸುವಿಡು' ಎಂಬುದರ ಅಪಲಿಖಿತ] 

ಬಲಕ್ಕಿ. ಬಡ್ಕಿ. ಬಳಿ, (ಕ್ರಿ). ೧. ಗುಡಿಸು ; ಉಡುಗು : ಸ ಓಚ್ಛಮಾಡಂ : 
“ಬಲಾ _ಸಮ್ಮಾರ್ಜನ, ಮಾರ್ಗ, ವಂಶೇಷು. ಆಹ್ವಾನಪುರುಷೇ ಚ” 
(ಕರುರಾ)- ೨. ತೊಡೆ ; ಒರೆಸಂ : ನಿಟಿಲಾಗ್ರಘರ್ಮುಜಲಮಂ ಬೆರಲಿಂ 
ಬಟಿಯತ್ತತ್ತಿಂ (ಕುಸುರೂ. ೦೦-೯). ೩. ಗೋರಂ ; ಬಾಚಂ; ದೋಚು : 
ಬಿದಿರ ಸೀಳಿಕೆಯಲ್ಲಿ ಕಾಲ ಕೆಸಅಕಿಲ್ಲವಂ ಬಟ್‌ದು ಕಳೆದು (ಪ್ರಜ್ಮಾಸ್ತ್ರ. 
೩-0೩೬ ನ). ೪. ಲೇಪಿಸು ; ಹಚ್ಚು ; ಸವರು : “ಕರೆವಲ್ಲಿ ಲೇಪನಂ 
ಗೆಯ್ವಲ್ಲಿ., ... ಬಟಿಂಯೆನಿಸುಗುಂ” (ತಂಕೀನ. ೦6). ೫. ಅಲಂಕರಿಸು; 
ಶೃಂಗರಿಸು : ತನ್ನ ತಂದನರ್ಯರತ್ನದಿಂ ವಿವಿಧಮಣಿಕಿರಣಚಯದಿಂದವನಿ 
ಪನಂ ಬಟಾದು ಕೊಟ್ಟನರ್ಥಿಜನಕ್ಕಾ ದಿವಿಜೇಂದ್ರ೦ (ತಂಕಿತು- ೦೦-೦೦)- 
೬. ನಿವಾಳಿಸಂ ; ಸುತ್ತಿಸು : ಇನವಾರದಂದು ಬಸುರಿಯ ಕೊನೆಯಂ 
ಕೊಂಡೆಡದೆ ಬಟಾದು(ಳಸಿ) (೫೫೦. ಡಿರದೆ ಬಳಸಿ 9] ಕೆಸಜಕೊಳದಂ 
ಪೂಬ್ಹನಿತಅಕೊಳ್‌ (ಊಳೋಪ. ೪-೦೩೦). ಈ ಪ್ರಯೋಗಕ್ಕೆ ಇರುವ 
ಅರ್ಥಕ್ಕೆ ದಂಂಡುಕಂಸದಲ್ಲಿ ಕೊಟ್ಟಿರಂವ ಕುಳಸಹಿತವುದ ಶಬ್ದ 
ರೂಪವೇ ಸರಿಯಿರಬಹುದು. ಬಡ್ಮಿ : ೪. ಹಣೆಗೆ ಮಟ್ಟಿಯ. 
ಬಡಿದು ದರ್ಭೆಯ ಹಣಿದು (ಳಾಫ್ಕಾಂ. ೭-೦೨) ; ಪಗಲೊಳೆಸೆವ ಸುದೀಪ 
ಕಾಂತಿಯೊ ಹೊಗೆ ಬಡಿದ (ಕಾಂ. ಹೊಗೆಯೊಳಿಸಗಿದ] ಚಿತ್ತರದ 


(ವಾರಾ. 


ಬಟ್ಸ್‌, ೬೩೪೭ 


ಬೊಂಬೆಯೊ ಎಂಬ ತೆಅದಿಂದ (ನಳರ. ೬-೨೪) ; ಬೇಡುವಾತನ ಮೋಲಕ 
ಕಾಡಿಗೆಯ ಬಡಿದಿಕ್ಕು ಬೇಡಲೀಯದನ ಮೋಲಕ ಉರಿಕೆಂಡವನು ನೋಡಿ 
ದಂತಕ್ಕು (ಸರಕ್ಕ ೩೦೩). ಬಳ್ಳಿ : ೧. ಜವಾನನು ಕೋಣೆಯ ಕಸ ಬಳಿ 
ಯುತ್ತಿದ್ದಾನೆ (ಕೂತ). ೨. ಮೋಹಜಿಕೆಯಲಿಳಿವ ಬೆಮರನು ಬೆರಳ ಕೊನೆಯಲಿ 
ಬಳಿದು (ಕುವ್ಮಾರ್ರೋ- 0೩-80); ಮಹೋಗ್ರಚಾಪದ ಗುಣವ ಸಡಿಲಿಸಿ... 
ರಕ್ಕಸರಣಭಯಂ ಕರನೈದಿದನು ಬಸಿವ ಮೈವಸೆಗಳನು ಬಳಿದಿಕ್ಕಿ (ಕೊರರಾ. 
೩೨೬೨೬೬), ೩. ಹೇರೊಡಲಿನ ಗರುಡನ ಪಕ್ಷಪ್ರಳಯಸಮಾರಣನುಬ್ಬ ಟೆ 
ಯಿಂದೆ ವಾರಾಶಿ ಬಂದುವು ನೆಗಳಾನೆಗಳು ಕೂಡಿ ನೀರ ಚೆಲ್ಲಿದರೆಂಬ ತೆಅದಿ' 
(ಕೋಹಕ. ೩೬-8೩೦); ಏನಾದರೂ ಇದ್ದರೆ ಬಳಿದುಕೊಂಡು ಹೋಗಲು 
ಬಂದಿದ್ದರು (ಗಂಗಾಸಾ. ೪೦). ೪. ಕಾಡಿಗೆಯೊಳಗೆ ಕಾರಿರುಳ ತಿರುಳ ರೆಸಮಂ 
ಕಲಸಿ ಮೊಗೆದು ಬಳಿದಂತೆ ಬಳವೆತ್ತ ಕತ್ತಲೆ ಸಿದ್ಧರಾಮಂಗೆ ಬೆಳಗಾದುದು 
(ಸಿದ್ಧರಾ ೩-೩೦); ಕಳೇವರಕೆ ಬಳಿದು ಚಂದನವಂ (ಶರ್ಮರಾ- 6-93) ; ಬೆಂದ 
ಹುಣ್ಣಲಿ ಸಾಸಿವೆಯ ಬಳಿಯದಿರು ಸಂಜಯ (ಕಾವ್ಮಾರ್ರೋ. ೦-6), ಪ. 
(ನೆಲವನ್ನು) ಸಾರಿಸು : ರೋಗಿಗಳು ಮಲಗಿದ ನೆಲವನ್ನು ಕ್ರಿಮಿ] 
ನಾಶಕವನ್ನು ಬೆರಸಿದ ನೀರಿಂದ ಬಳಿಯಬೇಕು (ರೂಂ). 
ಬಳಿಬಚ್ಚ - ಅನ್ನವನ್ನು ಕಲಸಿ ಕೈತಂತ್ತೂ ಹಾಕುವಾಗ ಕೊನೆಯಲ್ಲಿ 
ಬಳಿದು ತೆಗೆದಂದು : ಹಂಚಿದವರಿಗೆ ಬಳಿಬಚ್ಚಿಯೇ ಗತಿ (6). 
[ದೇ.॥8 ತಮಿ, ವಚ ;, ಮಲ, ವಟಿ ; ತೆಲು, ಬಡಿಯು] 
ಬಲ್ಯ (ನಾ). ಸಾರಿಸುವಿಕೆ ; ಸ ಓಚ್ಛಗೊಳಿಸುವಿಕೆ ೭. *ಸನಿಹ ಪಥ 
ವಂಶ ಸಮ್ಮಾರ್ಜನಗಳೊಳ್‌ ಬಟಾ” ಕಾಲ್ವಲ್‌' 
ಪರಾ. [--ಬರ್ಟ) 
ಬಟ್ಕಿ, ಬಳ್ಳಿ (ನಾ). ೧. ದಾರಿ; ಮಾರ್ಗ: ಅನಿತು ಬಲ್‌ ಬಲ್ಲೊ 
ನವನೆ, ಜಾಣನೆ (98ಿಗೂ. 0೦೭-೩9೦) ; ಬಯಕೆ ಬಟ ಕವಲೊಡೆಗುಂ 
(ನಸ್ತರೂ.- ೦೩-೦೦೨). ಪಿ. ಎಡೆ ; ಸ್ಥಳ; ತಾಣ; ಪ್ರದೇಶ: 
“ಬಲಾ ಎಡೆ, ಠಾವು” (ನಾಐರ. $. 030) : ಸುಲಿವೆಳವೆಂಡಿರ ಕಡೆಗಣ್‌ 
ಬಟಿತಿಯಂ ಪಸರಿಸುವ ಬೆಳಗು ಬೆಳದಿಂಗಳ 'ಪೊಂಪುಟಯೆಂದು (ಶಂದ್ರಪು. 
೬-೪೭) : ಬಾಸುಟಿ್‌. ಪೊಯ್ದ ಬಬ (ಕನುರ. ಕಂ. 0). ೩. ಸವಿಸಾಪ ; 
ಹತ್ತಿರ : ಕುಜತು ಸಮುಚ್ಚಯದಾ ಬಲಾವಿಕಲ್ಪದಾ ತೆಅದೊಳೆ ದೋಷ 
ಮುಮನಂತೆ ಗುಣಮುಮಂ ಕಿಆ*”ದಜಸೊಳ್‌ ನೆಆಿಕಿಯೆ ಪೇಟಕ್ಕಿ೦ಂ (೪೦09 
೦-೦೩೭) ; ಚಂದ್ರಗುಪ್ತಮುನಿಯ ಬಟ೨ಯಂ. ಬಖುಷಿಸವಾುದಾಯಮೆಲ್ಲಂ 
ತಗುಳ್ಳು (ಕಠ್ಮಾರಾ- ೯0-೪); ಕರಿಕಳಭಂಗಳ ಶಿಶು ಕೇಸರಿಗಳ ಬಟಿಯಂ 
ತಗುಳ್ಳು (ಕಂಕಠಾ. $-00) ; ಗಬಿಕಿಯ ಬಲ್‌ಯ ಪಾವಿನಂತೆ ಬೆಂಬಟಾಯಂ 
ತಗುಳ್ಳು (ಸುಳುಮಾ. ೬-೩೩ ವ): ೪. ಹಿಂಭಾಗ ; ಹಿಂದಂಗಡೆ : ಅಂತು 
ಪೊಟಲಂ ಪೊಅಮಡೆ ಬಟಂಯನೆ ತಗುಳ್ಲು ಬರ್ಪ ತಮ್ಮೊಡನಾಡಿಗಳಪ್ಪ 
ಮೇಳದ ಸಬ್ಬವದ ನಗೆಯ ತೆಗಟ?ನವರೆಮ್ಮ ಬಟ್‌ಯಟ್ಟಿದಂದು ಬನ್ನಿ 
ಮೆಂದು ಪ್ರಿಯಂ ನುಡಿದಿರಿಸಿ (ಶಂಶಳಾ. 3-೯8 ನ) ; ಮಿಂಚಿನ ಬಲಿಯ 
ಮೊಬಗುವೋಲ್‌ ಬೆನ್ನನೆ ಬಂದಳ* (ಕಾತಿಪು. ೬-೨೦) ; ಸೂಜಿಯ ಬಟಿಯ 
ದಾರದಂತೆ (ರರ್ತಾನ್ಮು. ೦೪-೦೪). ೫, ವಂಶ; ಪೀಳಿಗೆ; ಕುಲ; 
ಮನೆತನ ; “ಬಟ ಇ ಬಟ್ಟೆ, ವಂಶಂ, ಕರೆವಂ, ಲೇಪಿಸುವುದು. 
ಪಿಂಗಲಿಯ ಬಟ್‌ಗೊರಲ್‌, ಮತ್ತೆ” (ಕಮದ. ಶಂ. 0) ; ಅತ್ತಿಗೇರಿಯ[. 
* ಬಜ. ಇದಕ್ಕೆ ಸಾಕ್ಷಿ (69. 11, 8-03 ; 869) ; ಅವರ ಏಡಿವ ಬಿಲ 
ಬಿಲ್ಲೆಮ್ಮಂಬುಗಳುಮವರಿತ್ತ ನಲ್ಲಂಬುಗಳೆಸೆ ಬಟ್‌ಗಾಯದಂತು ಚಲಮನೆ 
ಶಾವೆಂ (ಶಂಶಳಾ. ೦೨-೩೪): ಅಯೋಧ್ಯಾನಗರದೋಳ9* ನೇಸಆ ಬಟಿಯ 
ಪಲಂಬರರಸರರಸುಗೆಯ್ಯುತಿರ್ದರ್‌ .(ಣಕೂತ್ಕ. ೭-೪). ೬. ಪಕ್ಷಿಗಳ 
ಗಂಟಲಿನ ಇಳಿಜಾರಾದ ಭಾಗ; ೪ ಪಿಂಗಳಾನಾಡಿಯ ಮಂದಕೆ 
ಇರುವ ಗಂಟಲಿನ ಭಾಗ : “ಬಚಿಕಿ ಇ ಬಟ್ಟೆ. ವಂಶ್ಮು ಕರೆವಂ. 


(ಕಬ್ಮಮಂ. ೦೦೪%) 


ಬಲಿ 


ಲೇಪಿಸುವುದು. ಪಿಂಗಲಿಯ ಬಟಃಗೊರಲ್‌, ಮತ್ತೆ” (ತನುದ- ಶಂ. 0). 
೭. ಕರೆ; ಆಹ್ವಾನ: “ಕರೆವಲ್ಲಿ ಲೇಪನಂಗೆಯ್ವಲ್ಲಿ ಬಟ್ಟೆಯೊಳ್‌ ವಂಶ 
ದೊಳ್‌ ಪಲ್ಲಕ್ಕಿಯಾ ಸ್ವರಭೇದದಲ್ಲಿ ಬಲುಯೆನಿಸುಗುಂ೦” (ಸೀೀವ- ೦೪); 
ಕುಬೇರಸೆಟ್ಟಿಯ (ಧನಮಿತ್ರ) ಶಿರೋರ:ಹದೊಳ್‌ ಪಳಿತಾಂಕುರಮಂ 
ಧನಪತಿ ಕಂಡು ನಿನಗೆ ಬಟ್‌ ಬಂದುದೆಂದು ನೆಗುತುಂ ತೋಟ:ದೊಡೆ 
(ಕಾರುಂಶ್ರ. ೬೦) ; ಯೌವರಾಜ್ಯಾಭಿಷೇಕಪ್ರಾರಂಭಪ್ರೀತಿಯಿಂದಟ್ಟಿದ ಬಚಿಕಿಗೆ 
ಮಗಂ ಬರ್ಪುದುಂ (ಕಾಕಂಪೂ- ೩೬೪, ೮. ಯಾವುದಾದರೊಂದು 
ಸಂದ್ದಿ ಅಥವಾ .ಆಹ್ವಾನವನ್ನ್ನ ಒಯ್ಯುವ ದೂತ : ರಿಸಿಯರ್ಕಳ್ಳಿಲ್ಲಂ 
ಬಟ್‌ಯನೆಟ್ಟೆ ಬರಿಸಿ (ನಡ್ಮಾರಾ- 68-06) ; ದುಶಸ್ವಿಸನಾದಿಗಳ್ಳೆಲ್ಲಂ ಬಟ್‌ಯ 
ನಟ್ಟಿ ಬರಿಸಿ (ಶಂಶಕಾ- ೬-೩೩ 5) ; ಒಡಗೊಂಡು ಬರ್ಪಂತು ವೈಶಂಪಾಯ 
ನಂಗೆ ಬಟೀಯನಟ್ಟುವಂ (೫ದಂಉ. 96). “ಬಟ್‌ಯಂಟ್ಟಾ? ಪರಾ. 
೯. ಉಡುಗೊರೆ ; ಕಾಣಿಕೆ: ಕೊಡುಗೆ: “ಬಟ್‌ವಲ್ಸ್‌' ಪರಾ. 
೧೦. ನಡೆವಳಿಕೆ; ವರ್ತನೆ: "ಬಲಿಯ ಪರಾ. ಬಳ್ಳಿ: ೧. 
ಬಳಿವಿಡಿದು ನಡೆತಂದು ಕಂಡನು ಮುಂದೆ ಮುನಿವರೇಣ್ಕನನು (ಶಕಳಾ. 
3-೬8) ; ಬಂಡಿಯನೇಖಾ ವೋಪಾ ಬಳಿಯಲಿರೆ ವೆರ್ಬಾವು (ಳಳ: 
3-0). ಪಿ. ಹಳ್ಳಿ ಯಲಿ ನಗರಂಗಳಲಿ ನಗಕುಲದ ಬಳಿಗಳಲಿ ಬಳಿಕವರು 
ಕಾಣದೆ ಹೊಳಲ ಸಾರ್ದರು (ತೊರರಾ- ೩-೨-೦೬) ; ಇಳಿದಿರ್ದ ಬಳಿಯಿಂದ 
ಪಾಳೆಯದೆಗೆದೊಡೆ (ಕಂಠ. ೦೯-೩೨) ; ಪರಮವಪತಿವ್ರತೆಯಿದ್ದ ಬಳಿ ಯೊಳಾ 
ಹದಿರಾಣಿ ಸೇರಿ ಬಂದಿಹಳು (ಹರಂ. 3-01): ೩. ಮಣ್ಣಲಿ ಸಾಹಿಗವ 
ಬಳಿಯ ಬಾಡಂ (ಎಕ. ೪11. $೫0. ೯೭-೦೬: 1118): ಸೈಂಧವನ ತಲೆ 
ಯನು ಹೆೊಡೆದು ನಿನ್ನಯ ಕಾಲ ಬಳಿಯಲಿ ಕೆಡಹುವೆನು (ಕಾವ್ಯಾರ್ರೋ. 
೯-೩೩) ; ನೆಳಲು ತನುವಿನ ಬಳಿಯೊಳಲ್ಲದೆ ಚಲಿಸುವುದೆ (ಕಕ. ೨-00). 
೪, ಬಂದರು ವಸಂತಲಂಜನ ಬಳಿಯ ಲತೆಯಂತೆ (ಇಪರ. ರೇ. ೩೩-೦೩) 
೫. ಅಣನಪ್ಲರು ಮೂನೂಣ ಬಳಿಯ ಅಂಕುಲಗೆಯೆಯ್ವ ತ್ತಅಸಕಳಗಣ 
[ಬಿ]ಟ್ಟೈಯನ ಕರಂಜಿಗೆಯ (ಎಇ. 2೫೪೬1. ೦೫-9೪ ; 1134) ; ಅರಿಯ 
ಬಳಿಯವರ ಗಡಿಯಿಂಂ ಕೊಳೆಹರ ಬಳಿಯವರ ಗಡಿಯಿಂದಂ (ಗ 
ಜನಿಯಿಸಿದೆನು ನಾನು ಮೂರನೆಯವನಾಗಿ 
ಬಳಿಯ ಬಳ್ಳಿಯ ಕುಡಿಯಾಗಿ (ಇಂತಾಶ. ೩.೨೫೫. ೮. ನಗರೇಶ್ವರ 
ದೊಳಿರ್ದೇವರ್ಗಂ ಬಳಿಯನ(ಘ)ಟ್ಟಿಯರಸರಿಂ ಕಾಲು ಕಟ್ಸ್‌ ಸಿ 
(89೩9. 18 — 1, 0೦೦-೩೬; 1045); ಬಳಿಯನಟ್ಟಿ ಬರಿಸಿ ಕಾಲಂ ಕಟಿ 
(ಎಇ. XVI: ೬೭-೦೩ ; 3063). 

ಬಳಿಯಣ - ಹತ್ತಿರದ; ಸಮಿಾಾಪದ : ಉತ್ತರಕೆ ವೆಂನೊಬನ ಹಳಿ 
ಬಳಿಯಣ ಮುಂಡುಬಂಡೆ ದಕ್ಷಿಣಕೆ ಹುರಳಿಗೆರೆಯೇ ಮೇರೆ (೦ಕ. ೫11, 
ಪಾನಗ- ೪೬-೩೪ ; 3670). ಒಳಿಯತನ ಎ ಪಾರಂಪರ್ಯ : ಎರಡಿಲ್ಲದ 
ಬಳಿಯತನದಿಂ ಪಿಂತಣ ಕಬ್ಬಿಗರುಮೊಳರುಂ ಧರೆಗವತರಿಸಲ್ಕಿರ್ಪಾ 
ಸಾರ್ವಲೌಕಿಕಕವಿಗೆ ಬಲ್ಲಂತಿರೆ ತಾಂ ಮಾರ್ಗಪರಿಷ್ಯರಣಕಾರಿಗಳ್‌ ಭುವನಮ 
ನವಂಗೆಳ್ಹರಿಸಿ ಸಿದ್ಧಂ ಮಾಳ್ಸರ್‌ ಸೂಳಾಯ್ತರುದಯರಾಗವ ಪಾಡುತುಂ 
(408ರ. 4-8). ಬಬೀವಟಕ್ಥಿ, ಬಳಿಬಳಿ, ಬಳಿವಳಿ (ದ್ವಿರಂಕ್ತಿ) : ಇವರೆಲ್ಲಿಗೆ 
ಪೋದಪ್ಪರೋ ಎಂದು ಬಟ್‌ವಟೀಯನೆ ವಂದು (ಐಡ್ಮೂರಾ. ೬6-0); 
ನರನಂದನನ ಬಲಿವಟಿಯಂ ತಗಂಳ್ಳು ಗಟಕವಟ:ಯ ಪಾವಿನಂತೆ 
ಚಕ್ರವ್ಯೂಹಮಂ ಪುಗಲೆಂದು ಬರ್ಪ ದ್ರುಪದ . . . ಘಟೋತ್ಕಚಾದಿ. 
ಗಳೊಡನೆ ಮಲ್ಲೂಮಲ್ಲಿಯನಾಗಿ (ಕಂಠಠಾ. ೦೦-೪೬ 5) : ಹರನು ಮೂಲಿಗನಾಗಿ 
ಪುರಾತರೊಳಗಾಗಿ ಬಳಿಬಳಿಯಲು ಬಂದ ಮಾದಾರನ ಮಗ ನಾನಯ್ಯಾ 
(0ಸನ- ೩೪೭): ಕಜುಗಳೋಡದಂತೊಡನೆ ಬಳಿವಳಿಯಲಿದ್ದೆಲ್ಲರೋಪಾದಿಯಿಂ 
ನಡೆವುದು (ಸಿದ್ದರ. ೨-೦೪). 

[ದೇ.॥ ತಮಿ. ಮಲ. ವಚ), ತೊದ. ಪೊಳಿ; ತುಳು, ಬರಿ] 


21-11, 9೪೨9-0೭ ; 1401); 


ಬಟ್ಸ್‌ ೬೩೪೦ ಬಟ್‌ದೊಟ್ಟೂ 


ಬಟ್ಕಾ (ಅ). ಆಮೋಲೆ ; ನಂತರ; ಮತ್ತೆ: ಮತ್ತೆಂಬರ್ಥದೊಳು ಬಲಾೌಕ್ಕ, (ನಾ). ಅನಂತರದ ಸವಯಂ: ಬಟ್‌ಕ್ಕಿನ ನುಡಿಗೆ ಸೈರಿಸಲಾಜದೆ 
ಸಿರ್ವರ್‌ ಬಿತ್ತೆಗರಾ ಬಲ್ಲೆ ಬಟಕಿಗಳ೦ (ಕರುದ. ೩೦9). [*- ತಮಿ. ವಟಿ] ಫಣಿಕೇತನನಿಂತೆಂದಂ (ಕಂಠರಾ. ೦೩-೨ ಮ. [<ಬಟ್‌ಕಂ] 

ಬಟ್‌ಕ "ಬಲ್‌ಕಂ' ನೋ. ಬಟೀಕ್ಕ್ಯ “ಬಬಾಕಂ' ನೋ. 

ಬಟ್‌ಕಂ, ಬಳಿಕ್ಕ, ಬಳಿಕ್ಕ, ಬಳಿಕ್ಕಂ, ಬಳಿಯಂ, ಬಲ್‌ಕ್ಕ, ಬಟಕೆ, ಬಟಕ್ಕಂ “ಬಟ್‌ಕಂ” ನೋ. 
ಬಟಾಕ್ಕ್ಯ, ಬಟ್‌ಕ್ಕಂ. ಬಟ್‌ಕ್ಕೆ, ಬಟ್‌ಯಂ (ಅ). ತರುವಾಯ | 5 | ಬಟಕ್ಕೆ ಬಟ್‌ಕಂ' ನೋ. 
ಆಮೇಲೆ; ಅನಂತರ : “ಪಶ್ಚಾತ್‌. ಚರಮಂ - ೨ ಈ ಬಟ್‌ಂ”]| |ಬಟಾಗಳಿಪು (ಕ್ರಿ). ಹಿಂದೆಯೇ ಕಳುಹಿಸಂ : ಅಗಲಲಾಆದೆ ಕಳಿಪುತ್ತುಂ 


(ಹರಾಯು. ೧೦೬-೨೨): “ಬಲ್‌ಕಂ ಬಬ್‌ಕ್ಕೆ ಬಟ್‌ಯಂ ಮತ್ತೆನಿಪ್ಪುದು” ಕಳಿಯೆ ಪೋಗಿ ತದಾ [ದ] ನುಗ್ರಹಮಂ ಮಾಅಲಣ್ಮದೆ ಕಣ್ಮಲರ 
ಕೀರ. ೨) ; ನುಡಿ ಮಂನ್ನೆಂ ಸ್ಪಷ್ಟಮಾಗಿರ್ದುದು ಬಟ್‌ವಿದಸ್ತಷ್ಟ ಮಾಲೆಯನೆ ಬಟ್‌ಗಳಿಪಿ ಬಂದಂ (ಅನಂತು: ೯-೪೨ ನ). 

ಮಾಯ್ಲ್ತು (ಕಾರಂಫೂ- 86); ಬಖಬ್‌ಕೆಂ (ರಾಉ: ಬಟ೨ಯ] ಮನುಷ್ಯರಂ [ಬಟಾ + ಕಳಿಪು(-ಆ ಕಟ್‌ಪು) 1 

ಕಂಡು ಗರ್ಜನಾದಿಗಳಿನಂಜಿಸೆ (ಇ ಕಂಪು. ೦೦): ಬಳಿಕ್ಕ: ಆ: ಮನ ನಿಮ್ಮಲ್ಲಿ 10 | ಬಟೌ್‌ಗೊರಲ್‌ (ನಾ). ಪಕ್ಷಿಗಳ ಗಂಟಲಿನ ಇಳಿಜಾರಾದ ಭಾಗ ; ಐ 
ಒಡವರೆದ ಬಳಿಕ ಎನಗೆ ಭವವುಂಟೆ (ನಮುಹಾರೇ: ಐ. ವಃ ನರಲೋಕ ಪಿಂಗಳಾನಾಡಿಯ ಮುಂದಕ್ಕೆ ಇರುವ ಗಂಟಲಿನ ಭಾಗ: "ಬಟಾ 
ದೊಳ್‌ ಪುಟ್ಟಿ ಅರಿದು ಬಳಿಕಿಲ್ಲಿರವು ನರನಾದ ಬಳಿಕ ಎತ್ತಣದು ಇತ್ತಣ ಬಟ್ಟೆ, ವಂಶ, ಕರೆವಂ, ಲೇಪಿಸುವುದು, ಪಿಂಗಲಿಯ ಬಟಾಗೊರಲ”, 
ಬರವು (ನಂಂಕ. ೦-3೭). ಬಳಿಕ್ಕ : ಅಲ್ಲಿ ಜಯಿಸಿ ಬಳಿಕ್ಕೆಂದು ಬಪ್ಪೆಂ ದೇವ ಮತ್ತೆ” (ಕನುದ- ಪಂ. ೨). [ಬಟಾ .. ಕೊರಲ್‌] 


(ಏಸ. ೦-೬೩); ವಿಷವನುಂಡು ಭ್ರಮಿಸಿ ಬದ್ಧ ಬಳಿಕ್ಕ ಕಾದಡೆ ನಿಮಗೆ [| | ಬಲಾಗೊಳ್‌, ಬಳಿಗೊಳ್‌, ಬಲ್‌ಕೊಳ್‌ (ಕ್ರಿ). ೧. ಹಿಂದೆ ಹೋಗು ; 
ಶಕ್ಕವೆ (೨ಸವ- ೦೩-೩೬); ಸ್ವಾಮಿಯ ಪದವೂಂ ನೆನೆದು ಬಳಿಕ್ಕೀ ಕಾವ್ಯ|1; ಹಿಂಬಾಲಿಸು : ಮುಂಂಧಣ ಮಿಗಮಂ ಕಟ್‌ವದೆ ಸಂದಿಸಿ ಬಟಾಗೊಳ್ಳ 


ಮನುಸುರುವೆನು ' (ಹುಳಾ. 0-6). ಬಳಿಕ್ಕ೦ : ಆಲ್ಲಿಂ ಬಳಿಕ್ಕಂ ಎಮ್ಮ ವಿಗಮುಮಂ ಕಟಿಪದೆ ತಾನೊಂದಳವಿದಪ್ಪದೆಚ್ಚು ಬಲಿಂದಮನಿಂ ಬಿಲ್ಲ 
ನರ್ಚಿಸುತ್ತೆ ಭಕ್ತರ ಬಂಧುವಾಗಿ (616. 9-83); ಬಾಲಕನಂ ಬಿಸುಡೆ ಬಲ್ಮೆಯಂ ಪೊಗಲ್‌ಸಿದಂ (ಶಂಕರಾ. ೩-96). ವ. (ಆಲಂ) ಗಮನ 
ಭೂಮಿದೇವಿ ಬಳಿಕ್ಕಂ ಪಾಲಿಸೆ ಬಳೆದಂ (ಜಲ್ಮ್ಕೂರ. ೨-೨೨). ಬಳಿಯಂ : ವಿಡು; ಲಕ್ಷಿಸು: ಕಳಶಮನೆತ್ತಿ ನೀರೆಆ'ವ ಕಾಂತೆಯ ಲೋಲ ವಿಲೋಚ 
ಸತ್ಕೇಂದ್ರಚೋಳಧರಣೀಶ್ವರಂ - . ಮುಳಿಯದಿರ್ಪನೆ ಬಳಿಯಂ ನಾಂಶುಸಂಕುಳವಮನೆ ವಾರಿಧಾರೆಯೆನುತುಂ ನಿಜಶೋಯಮನೀಂಟದೊಯ್ಮ 
(6೪36೬. ೦೬-೪೯)-. ಬಲಟಿಿಕ್ಕ : ಅವರಿಂ ಬಟ್‌ಕವರ ಮಗನ್‌ ರಂಜಪುಲಿ | ;0 ನಂಜಳಿಯನಮರ್ಚಿ ಬಾಯ್ಗೆ ಮೊಗಮಂ ಬಟಗೊಂಡೆಡಕಂ ಬಲಕಮುಜ್ವ ಳೆ 
ಕುಲಮುದ್ದನ್‌ (ಎಳ. ೪೫27, ಸೊರವಿ. ೪-೩ ; ಸು. ೫೦೦) ಆಲ್ಲಿಂ ಬಬೀಕ ತೃಷೆಯಿಂದೆ ತಂದಟಕೆ ಏಂಗದೆ ನಾಣ್ಣಿದನೊರ್ವ ಬಟ್ಟೆಗಂ (ಉರ್ಮಿ. ೩-೩೨). 
ಹಯಖುರಧ್ವಾನಂ (60ಫು. 0೪-೯೪). ಬಟ್‌ೌಕೆ : ಆಹವವಿಜಯಿಯಪ್ಪ ಬಳಿಗೊಳ್‌ : ೧. ಎಂದಿನಂದದಿ ಗೋಕುಲಂಗಳು ಬಳಿಗೊಂಡು (ಕಾರ, 
ಎಜಯನನೆ ವಲಂ ಮುಂ ಕಂಡು ಬಟಾಕೆ ನೃವನಂ ಕಂಡಂ (ಶ್ಯಶಫಾ. ೪-೦೦); ರೇ. 969೩); ಆಕೆಯ ಬಳಿಗೊಂಡು ಗಾಯಕಿಯರೆಯ್ಹಿದರು (6ಠಕ. 
ಪತ್ರಲೇಖಾಂಗನೆಯ ಮುಂದಿಟ್ಟು ಬಟಾಕೆ ಬರುದು (ರಾಉ. ೨೬೦); 5-೯೪೭): ಅಲ್ಲಿರ್ದ ಸಭೆಯ ಬೀಳ್ಕೊಟ್ಟು ಮಂಶ್ರಿಯ ಸಖರ ಸಲ್ಲೀಲೆಯಿಂದೆ 
ಬಿಡದಾರಾಧಿಸೆ ಮುನ್ನಮೆ ಕುಡಲಾಟದೆ ಬಚಕಿಕೆ ಗಂಟಲಂ ಮೆಟ್ಟಿದೊಡೆ |, ಬಳಿಗೊಂಡು . . . ಪಲ್ಲಕ್ಕಿಯುಮನೇರಿ (ನನರೋ. 6-೪3). ೩. 
(ಗಡಾಯು. - ೩-೩). ಬಟ್‌ೌ್‌ಕ್ಕ : ಸಂಧ್ಯಾಸಮಯಾತ್ತರಕ್ತರುಚಿ ಪಿಂಗೆ ದಾರಿಯನ್ನು ಹಿಡಿ; ಮಾರ್ಗವನ್ನು ಅನುಸರಿಸಂ: ಗಿಡುವಿನ ಸರುವಿನ 
ಬಲಾಕ್ಕು ದಯಾದ್ರಿಯೊಳ್‌ ಪದಂಗಾಸಿದ ಪೊನ್ನ ಪುಂಜಿಯವೊಲಿರ್ದುದು ವರುವಿನ ಮಡುವಿನ ಬಳಿಗೊಂಡು ಶುನಕನಟ್ಟಿತು ಮೊಲನಂ (೧೦೪. 
ತಣ್ಣೆ ಹಿಮಾಂಶುಮಂಡಲಂ (ಶಂಠಕಾ- ೩-೮೦); ಆಕೆಯಂ ತರ್ಪುದನುಟ*ಯೆ 9-68). ಬಟೀಕೊಳ್‌ ;: ೪, ಕ್ರಮವಾಗಿಡು; ಕ್ರವಂದಲ್ಲಿರಿಸು : 
ಬಚಿಕ್ಕಿಲ್ಲ ಬೇಅಕೊಂದುಪಾಯಂ (ಳಾರಂಪೂ. 48). ಬಟೌಕ್ಕಂ : ಮೊದಲ "ಬಟಕೊಳ್‌..ಕ್ರಮಸಂಧಾನೇ (ಕ್ರೈಮವಾಗಿಡು)” (ಕರಾ): 

ಪದಂ ನ್ಯೂನಾಕ್ಷರಮದಟ್‌ಂದೆ ಬಟಾ್‌ಕೃಮರ್ಧಮಧಿಕಾಕ್ಷರಂ (ಕಾರಾ. ೦೪೪). [$0 [ಬಟ + ಕೊಳ್‌] 

ಬಬ್‌ಕ್ಕೆ : ಶ್ರೀಭದ್ರವಾಹು ಸಚನ್ಹ ,ಗುಪ್ತಮುನೀನ್ಹ ಯುಗ ಓದಿನೊಪ್ಪೆ ಬಟ೨ದಪ್ಪು. ಬಳಿದಪ್ಪು (ಕ್ರಿ). ೧. ದಾರಿತಪ್ಪು; ಹಾದಿತಪ್ಪು : ಮರದ 
ವಲ್‌ ಭದ್ರಮಾಗಿದ ಧರ್ಮಮನ್ನುವಟ್‌ಕೈವನ್ನಿನಿಸಳೈಲ್ಲೋ . .. ಎದು ಮಆಕಗಳೊಳ್‌ ಬಟ್‌ದಪ್ಪಿದ ಮಲಜ್‌ಯನಟಸಿ ಮಲುಕದೀ ಸೂಟ್ವರ್ಪ್ವ 
ಮಾಧರ ಶಾನ್ತಿಸೇನಮೂನೀಶನಾಕ್ಕಿ ಎವೆಳ್ಳೊಳ ಅದ್ರಿ ಮೇಲಶನಾದಿವಟ್ಟ ಖುಡ್ಗಧೇನುಗಳ (ಕಂದ್ರಫ- ೩-೬೩ ಸ ನೀನೆ ಸೋಲ್ತಿರ್ಪೆ ಜಾಣ್ಮೆಯೊಳ್‌ 
ಪುನರ್ಧವಕ್ಕೆ ಜಕ ಆಗಿ (ಎಳ. 11, ೩೦-೨; ಸು. 660); ಈತನೆವ್ಮಂ ಬಟ್‌ದಪ್ಪಿ ಪೋಗಿರ್ಪೆ (ಅರ್ಮಪ್ರ. ೨೫-೩೩6): ೨. ಸಾದಿ ಧ್ಯ ತಪ್ಪು, 
ಬಟಕ್ಕೆ ಚತುರ್ದಶಪೂರ್ವಧಾರಿಯ್ದಪ್ಪ ಮಹಾತ್ಮ್ಯಮನೊಡೆಯೊಂ 36 ದೂರವಾಗಂ: ದಿನೇರನ ೭ ಬಡ್‌ದಬ್ಬ ದ ಕರಣಂಗಳ" ಟಿ ಲಯ ₹ಂಡಳ್ಳಿ 
ಭದ್ರ ಬಾಹುಭಟಾರರೆಂಬೊರಪ್ಪೊರ* (ವಶ್ಮಾಕಾ. ೩-೪) ; ಬಟ್‌ಕ್ರ ತನ್ನ ಮಜ್‌ಯಂ ಪೊಕ್ಕಂತೆ (ಕಾಶರಾ. ೦೨-66 5). ಬಳಿದಪ್ಪು : 
ಧಾತ್ರಿಯಂ ಶತಬಲನಾತ್ಮಜಂಗೆ ನೆಗಟ್ಟು (60ಘು. ೨-0೪). ಬಟಕಿಯಂ : ಹೊಲಬುಗೆಟ್ಟ ಶಿಶು ತನ್ನ ತಾಯ ಬಯಸುವಂತೆ ಒಳಿದಪಖ್ಪದ ಕ 
*ಬಟ್‌ಯಂ, ಬಬಕಿಕಂ, ಬಲಿಶಿಕ್ಕಂ, ಬಲಕೆ. ಬಟ್‌ಕ್ಕೆ ಇವು ಪಶ್ಚಾದರ್ಥಂ ತನ್ನ ಹಿಂಡನಜಸುವಂತೆ (ಬಸನ. ೩೬೩). [ಬಟಾ 4 ತಪ್ಪು] 


ಗಳ್‌” (ಕಮದ: ಶಂ. 0); ಧರ್ಮಂಗಳಂ ನಮಸ್ಯಂ ನಡೆಯಿಸಿ ಬಟ್‌ಯ ಬಲನಿದೊಟ್ಟು. ಬಳಿದೊತ್ತು. ಬಳಿದೊಳ್ತು (ನಾ). ವಂಶಪಾರಂ 
ಮೊನ್ನು ವರ್ಷಂ ರಾಜ್ಯಮಂ ಪತ್ತುವಿಟ್ಟು (ಎಳ. 11. ೩೪೨೦೦೪; 974) : 40 ಪರ್ಯವಾಗಿ ಬಂದ ಆಳು. -ಸೇವೆ ಮಾಡುವ ವ್ಯಕ್ತಿ: ತೊಬಳ್ತೀ 


ಪೊಡೆವೆಂ ಕೂಟಂ ಬಟ೨ಯಂ ಪೊಡೆವೆಂ ರಕ್ಕಸನಂ (ಶಂಶಶಾ- ೩-೨೪); ಬಟದೊಟತ್ತಿರ ಪಡಿದೊಬಕ್ಕಿವಳಾರೂಳ್ವಳೆಲವೊ ನರವಾನರ ಪೆ:ಟ* (3೪ರ. 
ಪೊಡೆಮಟ್ಟು ಬಟ್‌ಯಂ ವಳೀಮುಖನಿಂತೆಂದುದು (ಕಂಕತಂ. ೦೦೦-೨). ೬-೨೭೪). ಬಳಿದೊತ್ತು: ಬಳಿದೊತ್ತು ಬಳಗದೊತ್ತು ವಂಶದೊತ್ತು, 
ಬಳಿಕಣ ನಂತರದ : ಆ ಬಳಿಕಣ ಇದರ ಈ ೨ನೆಯ ಮುದ್ರಣವು ನಾನಯ್ಯ (೧ಸನ. ೩೩೩); ಅವಂದಿರೆನಗೆ ಕುಲವಳಿಯ ಬಳಿದೊತ್ತಿರಪ್ಪು 
. ಪ್ರಕಾಶಿತವಾಗಿದೆ (ಗೊಲ್ಲೊಳಾ. ii, ಮುನ್ನುಡಿ). [5 ಬಟಾ] ವಜ್‌ಂದೀ ನಂಬಿಯನೆನಗೆ ತೊತ್ತಿನ ಮಗನಾಗಿ ಕೊಟ್ಟರ (ಠಂಬಸೆ. ೬-೦೦೦) - 


ಬಟ್‌ಕೆ "'ಬಟ್‌ಕಂ' ನೋ. 5 ಬಳಿದೊಳ್ತು : ನಾವೆಲವುಂ ನೆಲೆದೊಳ್ತಿರ್‌ ಬಳಿದೊಳ್ತಿರ್‌ ಸಲೆದೊಳಿರ್‌ 
F "ಇಡಿ ಲ ಎಡಿ 
ಬಟ್‌ೌ್‌ಕೊಳ್‌ ':ಬಲ್‌ಗೊಳ್‌ ನೋ. ೩೫೬. (೧೦೪. ೦೦-೯8). [ಬಟ್‌್ಕ 4 ತೊಬಿ೨] 


[a 


ಬಟ್‌ನೀರ್‌ ೬೩೪೯ ಬಟ್‌ವಟ್‌ಗೊಡು 


ಬಟಿಯಂ "ಬಲಟೌಕಂ' ನೋ. 
ಬಟ್‌ಯಟ್ಟು, ಬಳಿಯುಟ್ಟು (ಕ್ರಿ). ದೂತನ ಮೂಲಕ ಸುದ್ದಿಯನ್ನು 


ಬಟ್‌ನೀರ್‌, ಬಳಿನೀರ್‌, ಬಳಿನೀರು (ನಾ). ೧. ದೇವತಾವಿಗ್ರಹಕ್ಕೆ. 
ಅಭಿಷೇಕ ಮಾಡಿದ ನೀರು; p ತನ್ನ ನಿಷ್ಮೆಯನ್ನು ನಿರೂಪಿಸಲು 


ಈ ನೀರನ್ನು ಕುಡಿಯಂವ ಪದ್ಧತಿಯಿತ್ತು. ಇದೊಂದು ದಿವ್ಯ 
ಪರೀಕ್ಷೆ ; ಇದಕ್ಕೆ ಕೋಶಪಾನವೆಂದಂ ಹೆಸರಿದೆ : “ಕೋಶಪಾನಂ- 
ಬಟಿಿನೀರು[ರ*)” (8ೀತಿಕಾ- ೨೯-68). ೨. ವೇಶ್ಯೈಯು ವಿಟನಿಗೆ ತನ್ನ 
ಅಚಲವಾದ ಪ್ರೇಮವನ್ನು ತಿಳಿಸಂವುದಕ್ಕಾಗಿ ಮಾಡಿ ತೋರಿಸುವ 
ಪ್ರತಿಜ್ಞೆಯ ಸಂಕೇತವಾಗಿ ಕುಡಿಯಂವ ನೀರು ; ವಿಟನು ಕುಡಿದ 
ಬಳಿಕ ಕುಡಿಯುವ ನೀರು: ನಿಅಕಿಗಳನಿಕ್ಕಿ ದಾಂಟಿಸದೆ ದುಂಡಿಸು 
ವಾಕೆಯನೊತ್ತೆಗೊಳ್ಳೆ ದಂತೆಅಳಯದೆ. ತೇಪೆಗುಳ್ಳ  ಬಟಾನೀರ್ಗಳನಗ್ಗದ 
ವೆಣ್ಣೆ ಮೆಯ್ಯನೆಯ್ದಿಅೌ*ಯದೆ - *... ವಿಟವೃತ್ತಿಗೆ ಮುಯ್ವನಾಂಪುದೇ 
(ಕೀಕಾವ. ೨-€); ನುಡಿಯೆಲ್ಲಂ ಹೊಲೆ ಸೂರುಳೊಳ್ಲಿಆ್‌ ಹೊಸಂತಿಲ್‌ 
ಪೊಂಗೊಳಲ್‌ ಪುತ್ತುವಾಯ್ಕುಡಿನೀರೊರ್ಮೆಗೆ ಕಮ್ಮುನಪ್ಪ ಬಟ್‌ನೀರೂ 
ರೂರ ದೈವಂಗಳುಂ ಪಡಿಗೆತ್ತೋಡಿದುವೀಕೆಗಂಜಿ ವಿಟರೆಂದುಂ ಗೆಂಟು 
(ಊೀರಾನ, ೨-003); ಕುಡಿದೊಡೆ ಹೊಟ್ಟೆಯಿಂದೆ ಬಚ್‌ನೀಂ" ವಪೊಆ 
ಪಾಯ್ಜುವೆ ಸುತ್ತಿ ಕಾಲನೇಂ ತೊಡರ್ವುವೆ ದುಂಟುವಲ್ಲಿ ನಿಟ್‌ (ತಂಠ್ರ ಪು. 
6-9). ಬಳಿನೀರ್‌: ೨. ಕುಡಿದ ನೀರವರನುಳಿದು ಪೊಗದಂತವರ್ಗೊಡನೆ 
ಕುಡಿದ ಬಳಿನೀರ್ಗೆ [ಊಾ೫. ಬಳಲಿಕೆಯ] ಪಡಿಯಾಗೆ ಪಥಿಕರಲ್ಲಿಂ ತೆರಳದೆ 
ನಿಂದು ತಡೆಯ ದಿಟ್ಟಿಸುತಿಹರವರ (ಕುಣ೫ಂ. ೨-80). ಬಳಿನೀರು : 
೧. ಹರಿ ಬ್ರಹ್ಮರಿಗೆಅಗದಂತೆ ಬಳಿನೀರನೆಆ್‌ಯಾ (೧4ರ. ೪); ಕೂಲಿಗೆ 
ಬಳಿನೀರ ಕುಡಿದರೆ ಅಧಾರ ಮುಟ್ಟುವುದು (೨ಕೇಕ್ಕ- 69). ೨- ಬಳಿನೀರ 
ಕುಡಿದು ನಿಜ್‌ಯ ದಾಂಟಿ ಪುತ್ತೂದಿ ಬಳಿಸಂದಿನಿಯರ ಚಿತ್ತವನು ತಿಳಿಪಿ 
ಕಾಲ್ವಿಡಿದೊಡಗೂಡುವ ಗಳಿಸಾಳಿ ಬೆಲೆವೆಣ್ಣ ಸೆದರಂದಲ್ಲಿ (ಕಖಾಶಾ. 
3೮-9). [ಬಟ್ಸ್‌ + ನೀರ್‌] 

ಬಟೌ್‌ನೀರ್ಗುಡಿ, ಬಳಿನೀರ್ಗುಡಿ (ಕ್ರಿ). ೧. ದೇವತಾವಿಗ್ರಹವನ್ನು 
ಅಭಿಷೇಕ ಮಾಡಿದ ನೀರನ್ನು. ತನ್ನ ನಿಷ್ಠೆ ಅಥವಾ ಸತ್ಯಸಂಧತೆ 
ಯನ್ನು ನಿರೂಪಿಸಲು ಕುಡಿ: ಬಟ್‌ನೀರ್ಗುಡಿದು ಪುಸಿವನ ಸಂತಾನ 
ಕ್ಷಯಮಕ್ಕುಂ ಶಿಕಾ: ೨9-68). ೨. ವೇಶೈಯು ವಿಟನಿಗೆ ತನ್ನ 
ಅಚಲವಾದ ಪ್ರೇವಂವನ್ನು ತಿಳಿಸುವುದಕ್ಕಾಗಿ ಮಾಡಿ ತೋರಿಸಂವ 
ಪ್ರತಿಜ್ಞೆಯಂ ಸಂಕೇತವಾಗಿ ವಿಟನು ಕುಡಿದು ಉಳಿಸಿದ ನೀರನ್ನು 
ಕುಡಿ : ಪೊಸವೇಟಮಂ ಪೊಯನ್ಹುಕೆೊಳಲುಂ ಮತ್ತಿನ ಗಂಡರ್ಮೊಜಕಿಯಲ್ಲ 
ರೆಂದು ಮನದೊಳಗೆ ಬಬಟ್‌ನೀರ್ಗುಡಿದ ಬದ್ದೆಯರ್‌ (9ರ. 8-೨ ಠ)- 
ಬಳಿನೀರ್ಗುಡಿ : ೧. ಪರವೆಣ್ಗಳೆನಗಮ್ಮ ಹರಿಹರದೆೇವಿಯ ದೊರೆ 
ಯೆಂಗಿ:ಶನ ಮುಂದೆ ಭರದಿಂದ ಬಳ[ಾಕಾಂ. ಬಳಿಕ]ನೀರ್ಗುಡಿವಂತವ 
ನಾಗಳಿರದೀಂಟಿದನು ತೀರ್ಥಜಲವೆ (ಕುರಾಸಾಂ.: 3-೪೭). ವಿ. ಉಟ್ಟ 
ನಿಜ್‌ ದಾಂಟಿದಡೆ ಕಚ್ಚುವುದೆ ದೈವಮಂ ಮಂಟ್ಟಿದಡೆ ಬೆರಳು ಹತ್ತುವುದೆ 
ಬಳಿನೀರ್ಗುಡಿಯೆ ಹೊಟ್ಟೆ ಹಲವುದೆ (ಶಕಕಾ- 9-೨8): ದೇವರ ನಿಲುಕೆ 
ಹತ್ತುವುದೆ ಕರತಳ ನಿಲಯ ದಾಂಟಲು ಕಚ್ಚುವುದೆ ಬಳಿನೀರ್ಗುಡಿಯುಲೀ 
ಯುದರ ಉರಿವುದೆ: (ನಂತ. ೦೭-೩೭). [ಬಟ್‌ನೀರ್‌ 1-ಕುಡಿ,] 
ಬಟಯ, ಬಳಿಯ (ನಾ). ೧. (ವಿಧೇಯಂತೆಯ) ನಡವಳಿಕೆಯುಳ್ಳ 
ವನು; ವಿಧೇಯ: “ಬಟ್‌ಯನೆಂದೆನೆ ವಿಧೇಯಂ” (ಸಂಕೇನ- ೪); 
“ಬಲಿಿಯಂ-ವಿಧೇಯಂ" (ಕಮುರ- ಶಂ: ೧). ಬಳಿಯ: ೧. ಕಿರುಜಂತು 
ವನುಂ ಕೊಲಲಿಲ್ಲಂ ಪಿರಿಯ ಗುಣಂ ಬಳಿಯ ಗುರುಸೇವೆಯಿನುರು 
ಕರುಣಾಳುವನೆ:ನೆಂಬೆ೦ (9ಿನದ- 4-೩೦). ೨. ಒಂದು ವಂಶದ 
ಹೆಸರು; ಮಹಾಜನ ಅಯ್ವದಿಂಬರುಂ ಉಭಯಸಮ್ಮತದೊಳಿಟ್ಟು 
ಬಳಿಯರ ಬಾದಮ್ಮಗೆ ಬೂದಗೂಟನಿತ್ತೊರ್‌ (೩೪೩%. 1x-1» ೩೪-6; ?). 

ಬಟ್‌ * ಲಿ) 


ಬಟ್‌ವಟ್‌, 


ಕಳುಹಿಸು, -ಕರೆಕಳುಹಿಸು : ಕಜ್ಜಂ ಪುಟ್ಟಿದೊಡೆಮಗೆ ಬಟಯಟ್ಸಿದೀ 
ಪೊಟತ್ತಿದಾವುದೂ ಮನೆವಾಟಕ್ತಿಗೆಟ್ತಂದೆ (ಕಂಠಕಾ.' ೦೦-೩ 5); ಧಾತ್ರೀ 
ಪತಿಗಲ್‌ಪಿ ಮರುತ್ತುತ್ರಂ ಬಟ೨ಿಯಟ್ಟಿ ಕರಸಿ (ಗರಾಯೂ. 6-೪9); ಅಂತು 
ಬಟ್‌ಯಟ್ಟಲೆೊಡಂ ಗಿರಿರಾಜರ್‌ ನೆಟ್‌ದು ಬಂದು (ಶಂಕಕಂ. 380-0೨) 
ಬಳಿಯಟ್ಟು : ಭುವನೈಕ[ಮ]ಲ್ಲ ಭೂಪತಿ ಬಳಿಯಟ್ಟಿ ತನ್ಮುನಿಪದುಬ್ಬ 
ಯುಗಕ್ಕೆ ವಿನಮ್ನನಾಗಿ (ಎಇ. x೪111; ೦೯೮-೦೪;1104); ರಾಜಸದ ಹಮ್ಮಿ 
ನಲಿ ಬಳಿಯಟ್ಟೂವುದು ಬಸವಾ ನಿನಗಿದುಚಿತವೆ (ಶ್ರಥು0ೀ. ೦೪-೦೪); 
ಮಾರಿಯ ಮನೆಗೆ ಬಳಿಯಟ್ಟುವವೊಲಟ್ಟಿ ದನುರಗಶಯನಂಗೆ (ತಾಕ್ಮಳಾ. 


3೨-೩೦). [ಬಟ್ಮ್‌ ಅಟ್ಟ) 


ಬಟ್‌ವರ್‌, ಬಳಿಬರು. ಬಳಿವರ್‌, ಬಳಿವರು (ಕಿ). ೧. ಹತ್ತಿರ ಬರಂ; 


ಸವಿಕಾಪಿಸು : ನಂದವನಪವನಂ ಬಟೌ್‌ವಂದೊಡಗೊಂಡೆೊಯ್ತು ಪುಗಿಸೆ 
ಬನಮಂ (ಉಂತಿತು- 6-೩); ನೋಟಿಕ್ಕಿ ಪರ್ವವನೀ ಬಾಲಕರೆಂಬಿದರ್ಕೆ ಬಟ್‌ 
ವಂದೆಂ ಭೋಜರಾಜಾಜ್ಞೆಯಿಂ (8ಗರಿ. 8-68); ಐನ್‌ ಬಟಾವಂದೊಡಮಂಜಿಕೆ 
ವಡುವೆನ್‌ (ಬರ್ಮಕ್ತ. 6-0೬4). ಬಳಿಬರು : ೧. ಗುರುಭಾರವಾದರು ಬಳಿ 
ಬಂದ ಮುಗಿಲನು ಹೊರುವುದು ತಲೆಯ ಮೇಲಗವು (6 ಕ. ೦೦೯-೩). 
ಬಳಿವರ್‌ : ' ೨. ಕೂಡಿಕೊಳ್ಳು ; ಹೊಂದಿಕೊಳ್ಳು: ಎರಡುಂ ಕೇರಿಯ 
ಸಾಸಿವ ರರ್ಗ್ಗಂ ನಿರ್ವಿಕಲ್ಪದಿಂ ಸಖಾಯರಾಗಿ ಬಳಿವನ್ನು ಬಾಳ್ವುದು (ee: 
X1-1. ೬೪-೩೬ ; 2028). ಬಳಿವರು : ೧. ಅಲರ ಪರಿಮಳವೆಳಸಿದೆಳೆಗಾಳಿ 
ಸುಳಿವಂತೆ ನಲವಿಂದ ಬಳಿವರುವ ಇನಿಯಳಂತೆ (೩ಸೀಗೀ- 40-6)- 
( ಬಟ್ಕ್‌ 1 ಬರ್‌ (ಆ ವರ್‌) ] 

ಬಳುವಳಿ, ಬಳ್ಳವಳ್ಳಿ. ಬಳ್ಳೊಳ್ಳಿ (ನಾ. 
(ವಿಶೇಷವಾಗಿ ವಂಶದ ಸಂಬಂಧ ಅಥವಾ ಹೆಣ್ಣುಕೊಟ್ಟು ¥ ಬೆಳೆಸಿದ 
ನಂಟಿನ ಮೂಲಕ ಬರುವ) ಕೊಡುಗೆ; ಉಡುಗೊರೆ : “ಬಟ್‌ವಬ್‌ 
(ಬಟ್‌ವಟ್‌) ಎ ಕೊಟ್ಟ ವಸ್ತುವಿನ ಬಟ್‌ಯೊಳ್‌" ಕುಡುವುದು” (ಕರುರ. 
50. 0); ಕೊಟ್ಟಂ ತಂಗಿಗೆ ಬಟಾ್‌ವಟಾಯೆಂದಿಂತು ಸರ್ವಸ್ವ ಮೆಲ್ಲಮಂ 
ಪುರುಷೋತ್ತಮಂ (ಕಂಠಂ. 8-೬); ಬಲಿವಬಿಿಯೆಂಬುದು ಬಡವಂಗ 
ಟ್‌ಪಂಗೇಂ ಮುಟ್ಟೆ (ಕಾಳಿ. ೩-30). ಬಳುವಳಿ : ನಿಮ್ಮಯ ಹೆಂಡಿರನು 
ಬಳುವಳಿಯ ಕೊಡಿ ಹಾರುವನ ಹೆಂಡತಿಗೆ (ಕುವ್ಮಾಲ. ೦೩-೪೦): ಅಳಿಯನನು 
ಮನ್ನಿಸುತ ಮಗಳಿಗೆ... ಗಜ ರಥ ತುರಗ ಪಾದಾತಿಗಳ ಲಲನೆಯರ 
ಬಳುವಳಿಯನಿತ್ತ (ಶಳಕ- ೩-೬೨): ನಿಜನಂದನೆಗೆ ಬಳುವಳಿಯನು . . . 
ವಸ್ಥಾಭೆರಣಮಂ ಕೊಟ್ಟು (80: ೩೬-60); ಹರಿಸಂ ವಾಗೆ ಬಳುವಳಿ 
ಯತಾಗಿತ್ತ ಧನಕನ£ವಸ್ತುವಾಹನಸಖೀಸಂತಾನಮನೆೊೊಡವೋಪಂತೆ ನೇಮಿಸಿ 
(ದಘುಸ್ಮ. ೪-೬೬ ರ). ಅವಳ ಅಜ್ಮ ಬಳುವಳಿ ಬಿಟ್ಟಿದಾರೇನು? (ಈಕ್ತಲ್ಯ. ೬೨). 
ಬಳ್ಳವಳ್ಳಿ: ಕಾಮ ರತಿದೇವಿಗುಡುಗೊರೆ ಬಳ ಓೈವಳ್ಳಿಗಳ ಕುಡಂ (ಮೋಹಕ. 
೦8-೦8) . ಬಳ್ಳೊ ಳ್ಳಿ : ದೊಡ್ಡಮಾವನ ಮದುವೇಲಿ... ಬಳ್ಳೊಳ್ಳಿ 
ಕೊಟ್ಟಿದ್ದಂತೆ (ಮೆಮು ೩೦೦). [< ಬಬಿಕ್ಕಿ. /ತುಳು. ಬಳಿವಳಿ, ಬಳುವಳಿ) 


ಬಟ್‌ವಟ್‌ಗೊಡು., ಬಳುವಳಿಕೊಡು, ಬಳಂವಳಿಗೊಡಂ (ಕ್ರಿ). (ವಿಶೇಷ 


40 


ವಾಗೆ ಮದುವೆಯಾದ ಹೆಣ್ಣುಮಗಳಿಗೆ ತೌರಿನವರು) ಉಡುಗೊರೆ 
ಕೊಡು ; ಕೊಡುಗೆ ನೀಡು : ತನ್ನ ಮಗಳಪ್ಪ ಸುಮತಿಗೆ ಬಲುವಲ' 
ಗೊಟ್ಟು (ವಡ್ಮಕಾ. ೦೦೮-೨೨): ಆತನ ಬಲೌವಟ್‌ಗೊಟ್ಟ ಮದಕರಿಕರೇಣು 


ಜಾತ್ಯಶ್ನ ಶಶಿತಾರಹಾರವಸ್ತುಗಳಂ ಕೆಯ್ಕೊಂಡು ದ್ರುಪದಜೆಯನೊಡ 
ಗೊಂಡು ಮದಗಜಪುರಮನೆಯ್ದೆ ವಂದಾಗಳ” (ಶಶಕಾ. ೪-9 ನ); 
ಅನೇಕನೂತ್ಮರತ್ನಾಭರಣಂಗಳುಮಂ  ಬಟಾ್‌ವಟೀಗೊಟ್ಟು ಕಟ್‌ಪುತ್ತುಂ 


ಬರೆವರೆಣತ್ಯ. ೪-90೬ ಠ)- ಬಳುವಳಿಕೊಡು : ಶಿಂಗಯ್ಯ ತಾನು ಮಗಳಿಗೆ 


ಬಳುವಳಿ ಕೊಡಲೆಂದು ತೆಗೆದಿಟ್ಟ ನಗಗಳ ಗಂಟನ್ನು ತೆಗೆದುಕೊಳ್ಳಲು 
ಮರೆಯಲಿಲ್ಲ (೫ಕುಕ್ತ. ೪). ಬಳುವಳೆಗೊಡು: ಉರುತರಮವಪ್ಪ ವಸ್ತುವ 
ಬಳುವಳಿಗೊಟ್ಟು ೬ . ೬ ಕಳುಹೆ ಹರಿಸದಿ ಮದವಕ್ಕಳುಗೂಡಿ ಹಸ್ತಿನಪುರಕೆ 
ಬಂದನು ಭೀಷ್ಮನ್ಮಪತಿ (ಕೇತೂ. ೩-63). [ ಬಟ್‌ವಟ್‌ + ಕೊಡ್ಕು ) 

ಬಟ್‌ವಟ್‌ಗೊಳ್‌ (ಕ್ರಿ). ಉಡುಗೊರೆಯಾಗಿ ಸ್ವೀಕರಿಸಂ,.. ಪಡೆ: 
ನಿನ್ನೀ ಪೊಬಲಂ , , . ನಿನ್ನೀ ಕುಲಧನಮನೊಡನೆ ಬಬ್‌ವಟಕಗೊಳ್ಳಂ 
(ಕೃಕ್ಕಥು. ೭-೬೦)- ( ಬಟ್‌ವಟ್‌ 4 ಕೊಳ್‌, ] 

ಬಟ್‌ವಿಡಿ, ಬಳಿವಿಡಿ (ಕ್ರಿ). ಹಿಂದೆ ಹೋಗು; ಹಿಂಬಾಲಿಸು: ನಡೆ ನಟ್ಟ 
ಕೋಲ ಬಟ್‌ವಿಡಿದೆತ್ತಂ ಸುರಿದುವು .. . ನವರುಧಿರಂಗಳ* (ಶಶಶಾ. 
೦೨-೦೪೮) ; ಇಂದ್ರಾಯುಧದ ಬಟಚ್‌ವಿಡಿದು ... ಕುತೂಹಲದಿಂದೆ 
ಪರಿಜನಂ ಬರುತ್ತಮಿರೆ (ಕಾದಂ. 890); ವೀಣೆಯ ಕೊಟಲ ಬೆದಂಡೆಯ 
ಗಾಣದ ಬಟ್‌ವಿಡಿದು ಸುಟ್‌ದು . ಬಳಸುವ ನಾಣಿಲಿಗಳನೀ ಬುಧಾಳಿ 


ಯೊಳ್‌ ವುಗಿಸುವುದೆ (ಸುಳುಲೂ. ೨-೫೪): ಬಳಿವಿಡಿ; ನಿನ್ನ ಶರಣರ | 


ಬಳಿವಿಡಿದರೆ ಎನ್ನ ದಂದುಗ ಹಿಂಗುವುದು (೪4ವ: ೩): ತೀಡುವ 
ಗಂಧವಹನ ಬಳಿವಿಡಿದು...ವೊಅಕಿವ ಮಧುಕರಪ್ರಕರದಿಂ (೧೦೪. ೨-೬೦ ಠ;; 
ಬಳಿಕ ಸೌಗಂಧಿಕದ ಪವನವ ಬಳಿವಿಡಿದು ನಾ ಬಂದೆ (ಕನಾ. 9೦-೨8) 
[ ಬಟ್‌ * ಖಡಿ, ] 

ಬಟ್‌ವಿಡು (ಕ್ರಿ). ೧. ದಾರಿಯನ್ನು ಬಿಡು ; ಎಡೆಮೂಡಿಕೊಡು : 
ಸುರರಾ([ಜಿ] ಕೈವಾರೆದಿಂ ಬಟ್‌ವಿಟ್ಟು ವಮ್ಮನೆ ನೋಡ ನೋಡುವರ್‌ 
(ಕುರರಾ. ೦೬ 98). ವಿ. ಸಾಮಾಪ,್ಮವನ್ನು ಬಿಡು; ದೂರ ಹೋಗು: 
ಬಟಾವಿಡದೆ ಮುಸುಜುವಳಿಗಳ್‌ ಬಳಗಕ್ಕೇವೈಸಿ ಮಂಗುದೆ ಕೆಳೆಯಳ್‌ 
ಸರೆದೊಳ್‌ ಮೂಟುಗಿರ್ದು ನೆಗೆದುವು ಕಂಡು (ಕಾಸುವ. 2-0೪೪). 


[ ಬಟ್ಮಾ * ಬಿಡು, ] 
ಬಟಿ*ಮೋಕ (ನಾ). ದಾರಿಹೋಕ; ಪಥಿಕ, ಪಾಂಥ: ಬಟ್‌ವೋಕರಂ 
ಕೊಲ್ವ ಕಳ್ವ ದುಯುದುಂಬಿ ಕೊಲೆಗಂಗೆ . . . ಕಾಣಲ್ಬಾರದು (ಕಾಮಾತ್ಮ. 
೬೪-೨). [ಬಟಾ 4 ಪೋಕ] 


ಬಟ್‌ಮೋಗು (ಕ್ರಿ). ದಾರಿ ಹಿಡಿದ ಹೋಗು; ಮಾರ್ಗವನ್ನು ಅನು 


ಸರಿಸಿ ಸಾಗು: ಲಲಿತಯಾನವಿಳಾಸದಿನೊಂದೆ ಪೋಪ ಹಂಸೆಗಳನದೊಂದು 
ತಾಣದೊಳಭೀಕ್ಷಿಸಿ ಮೆಲ್ನಡೆಯಂ ಕಲಲ್ಕೆ ನೆಟ್ಟಗೆ ಬಟ್‌ಮೋಗುತಿರ್ದವುವು 


ತತ್ಸತಿ ಪೋದವಳಲ್ಲಿಯೆಂಬುದಂ ಬಗೆದಿರದೆಯ್ದಿದಂ (ಕುಸುಮಾ. ೧೪-9೨0). | 


[ಬಟ್ಸ್‌ *- ಪೋಗ್ಕು (ಇಫ್ಕೋ) ) 

ಬಟ್‌ಸಲ್‌. ಬಳಿಸಲ್‌, ಬಳಿಸಲಂ (ಕ್ರಿ). ಅನಂಸರಿಸಿ ಹೋಗು; 
ಹಿಂಬಾಲಿಸು : “ಬಟ್‌ಸಲ್‌_ಅನುಗಮನೇ (ಸಮಾಪಕ್ಕೆ ಬರು)” (ತಮರಾ) : 
ಮತ್ತಿನುಟ್‌ದೆರುಮನಂಟ್‌ಯಲೀಯದೆ ಬಟ್‌ಸಂದಾಗಳ್‌" (ಶಂಠರಾ. 909 
ತ): ಮೊದರೊಳ್ತತ್ತಿನ್ನರದ್ವಂದ್ವದ ಬಟ್‌ಸಲಲೆತ್ತಾನುಮಚ್ಛೋದಮಂ 
ಸಾರ್ವದದೆತ್ತ (ಳಾರಂಉ. ೩೬೨). ಬಳಿಸಲ್‌ : ಜಗತ್ತ )ಪಂಚವ ಮಾಡಿ ಆ 
ಜಗದಲ್ಲಿ ಜೀವರೊಪಿಂದ ಬಳಿಸಂದನೆಂದು ಹೇಳುವ ಶ್ರುತಿಯಂತಿರಲಿ 
(ಆರರ. ಆಂ): ಚಿತ್ತಜಕೇಳಿಗೆಂದು ಮತ್ತಗಜಂ ಪರಿವ ಕರಿಣಿಯ ಬಳಿಸಂದು 
ಬೋಳ್ಳೈಸಿ ಕರೆಮಂ ನೆಗಪಿ ಕೂಡುವ ... ಸಮಯದೊಳ ತೊಟ್ಟನೆ 
ಕಂರೀರವರಷಮಂ ಕೇಳಲಾಗೆ (೧6. ೦-೦೨6 ಕ); ಹಿಂದಣಂಬೂಗಳೆಂಜಲಿಸಿ 
ಬಳಿಸಂದವುಳಿದಂಬುಗಳಿನಲು ಕವಿದೆಚ್ಚನವನಿವನೆ  (ಕುನ್ಮಾತ. ೨-೩೨). 
ಬಳಿಸಲು : ಕಾನನಾಂತರ ಬಳಿಸಲುವರೆನ್ನೊಡನೆ ನೃಪವರರು (ಳುವ್ಮಾ. 
ಓಂಇ. ೨3-೨೪): ಬಳಿಸಲುವ ತುಂಬಿಗಳ ಪಾಡುವ ಗಿಳಿಗಳ. . .ವನಲಕ್ಷುಮಿ 
ತಲೆದೂಗಿಸಿತು ಸುರರ (ತಕಾಗ- ೪-೩-೦೬). [ಬಟ್ಕಾ * ಸಲ್‌] 

ಬಟೌಸಲುಹ (ನಾ). ಹಿಂಬಾಲಿಸಂವಿಕೆ : “ಅನುಷದಂ , ಅನ್ಮಕೆ.ಆನ್ಸುಕ್ಷಂ - 
ಈ ೩ ಬಟ್‌ಸಲುಹ”" (ತಲಾಜ: 69039೬), [ಬಟಾ + ಸಲುಹ] 


ಬ್ಲಾ 


ಬಟುವ (ನಾ)- (9) : ಮಜ್‌ವುಗೆ ಕಾವ ಚಲದಂಕರಾಮೆ ನನ್ನಿಯ 


ಮೇರು ಲೆಂಕರ ಬಟುವ ಪೋಚಣ್ನನ ತಮ್ಮ ಶ್ರೀಮದ್ಗಣ್ಮರ ಗಣ್ಣ 
ನೊಟಂಬಸೆಟ್ಟಿಯುಂ ಪದ್ಮಾವಶಿಯಬ್ಬೆಯು ಪರೋ ಕ್ಷೆವಿನಯಕ್ಕೆಂದು ಬಟ್ಟ 
ಛತ್ರ (ಇ. 1x-1. ೦೩೦೨೩; 9) - [?) 


8 | ಬಟ್ಟಾಸು, ಸು (ಕ್ರಿ). ೧. ಸವರು ತಡವು (1): ಪಟು 


10 


ವೇಷಧೂರಿಯಾ[ದಂ] ಪಟೂಮತಿ ಬಟ್ಟಿಸಿದ ಕಯ್ಯ ಕವಳಿಗೆಯಂಂ 
ಕರ್ಪಟಮಾಂಬೆರಸಜ್ಞಾನೋತ್ಮಟಮದನರಮನೆಯ ಬಾಗಿಲೊಳ್‌ 
ಬಂದಿರ್ದಂ (ಕಾಂತಿತ್ರಿ. 6-03೬). ಬಳಿಚಿಸು: ೨.. ವಿನಾಯಿತಿ 
ಕೊಡು; ಲೆಕ್ಕದಿಂದ ಬೇರೆ ಮಾಡಂ (?) : ಯಾ ಹೊಂನಿಗೆ ಬಳಿಚಿಸಿದ 
ಸ್ಮಳದ ವಿವರ (ಎಕ. ೪1, ಮೂರಗೆ. ೪೦-೨೬; 3೩516). 

(ಬಟು + ಎ. ಇಸ್ಕು ] 


ಬಟ್ಟು, ಬಳಚಂ. ಬಳಿಚು (ಕ್ರಿ). ೧. ಜಾರು; ಹೊರಳು; ನುಣುಚಿ 


ಕೊಳ್ಳು: ಸ್ವರ್ಗದಿಂದ ಬಟತ್ಕಿ ಬಂಧಿಲ್ಲಿ. . .ಇಳಾಮಹಾದೇವಿಗೆ ಮಗನಾಗಿ 
ಪುಟ್ಟುಗುಂ (6ರ. ೦೦೬-೭೬); ಸಮ್ಮಕ್ತ್ಯದಿಂ ಬಲ್‌ದರಾದೊಡೆ ಅರ್ಧ 
ಪುದ್ಧಲಪರಾವರ್ತನಕಾಲವಮಿರ್ಪರು (8ಕಾಸ್ವಟೀ- ೦೫9-೬). ಬಳಚು: 
೧. ಕೊರಳುಡಿದು ತೊಡೆಯುಕ್ಕುಳಿಸಿ ಶೋಳ್ಗಳು ಜರಿದು ಬೆನ್ನೆಲು ಬಳಚಿ 
ಕೆನ್ನೆತ್ತರು ಸುರಿದು (8॥ಾಗ- 90-66-90) - ೨. ಕೊಚ್ಚಿಹಾಕು: ಕತ್ತರಿಸು: 
ಮೃತ್ಕುವಿನ ಪಾಶದ ಕೊರಳ ಬಳಚಿದೆತಶಿ (ಕುನ್ಮಾರ್ರೋ. ೬-೬೬); 
ಕೆಇಲುವುದನುಚಿತವೆಂಬ ನುಡಿಯಿಂದೊಳಗವಳ ನಾಸಿಕವನುದ್ದಕೆ 
ಬಳಚಿದನೆ೨ (ಕೊರಂಾ- ೩-೨೪-೨೬೪). ೩. ಪರಿಹಾರವಾಗು : ನಿವಾರಣೆ 
ಹೊಂದು : ಬಂದ ಕಂಟಕ ಬಳ (ಶಾ೫30. ಕಳ, ೪ಿ)ಚಿತೇ (ಕುನ್ಮಾಗ- 
6-೩): ೪. ಸವರಂ; ತಡವು ; “ಭಾರಎದೆ, ಕಂಜಿನ ಮೂರ್ತಿ 
ಇದ್ದ ಹಾಗೆ ಕಾಣುತ್ತೆ” ಎಂದು ಅರಿವೆಸಹಿತವಾಗಿಯೇ ಅದನ್ನು ಬಳಚಿ 
ನೋಡಿದರು (ಹುೂಳತ್ಮ- ೨೦೬): ಮೂಲೆಯಲ್ಲಿದ್ದ ಹರಕುಮುರುಕು 
ಸ್ಫೂಲನ್ನು ಬಳಚಿ ನೋಡುತ್ತ . . . ಅದರ ಮೇಲೆ ಕುಂಡೆಯೂರಿ ಕುಳಿತ 
(ನೂರುರಾ, ೦೬೪). ಬಳಿಚು : ೧. ಲೌಕಾಂತಿಕದೇವರಲ್ಲಿಂ ಬಳಿಟಿ 
ಮನುಷ್ಯರಾಗಿ ಮುಕ್ತರಪ್ಪರು (ಕತೂನ್ಮ. ೦೭೭). ೨. ಕೊಲುವ ದುರ್ಜನ 
ಕಾಲಪಾಶವ ಬಳಿಚಿ(ಣಾಉ. ಸ] ಬೇಕೆಂಬುವರು , . , ಆಶ್ರಯಿಸುವುದು 
ಹರಿಗುರುಚರಣಪಂಕಜವ (4ಳಾಗ. ೩-೦೨-೨೩) ;ಸೀಳ್ದುತ್ತರಿಸಿ ಕೆತ್ತಿ ಖಂಡಿಸಿ 
ಒಳಿಚಿ ತಿಎದಿಕ್ಕಿ ಕೊಯ್ದು ಪೊಯ್ದು ಎ ಪೊರಳ್ಳಿದುವರಿಚತುರ್ಬಲ 
ವನೆಲ್ಲವುಂ ಕರ್ಣಜನಿಸುವ ಕಣೆಗಳು (ತೈ ಭಾ. ೪೪೪). ೪. ಒಳಿವಿಡಿದು 
ಬಒಳಿಚಿದಂಬಂ ಮುಂದೆ ಹರಿದು (ಹಕಳಾ. ೩-೩9) ; ಬಳಿಚಿ ಬಿಟ್ಟೆನು 
ನಾಯ ಕೊಲ್ಲದೆ. . . ಎನುತುಲಿದು ₹ಣೆಗಳ ಕೆದಜ* ಕರ್ಣನ ತಜುಬಿದನು 
ಭೀಮ (ಕುನ್ಮಾಳೆ: ೦೩-೩೦)- 

[ಬಚಲ್‌ 4+ ೨. ಚ್ಯ್ಮು./ತಮಿ.- ಮಲ. ವಟುಕ್ಕು, ತೆಲು. ವ್ರಾಲು, 
ವ್ರಾಲುಚು, ವ್ರೇಲು] 


ಬಟ್ಟು “ಬಾರ್ಟ್ಮು' ಪರಾ. 
A ಬಲ್ಜುಂಕು "ಬರ್ದುಂಕಂ' ನೋ. 
ಬ್ಲಾ. ಬಾಯು (ಕ್ರಿ). ೧. ಬಾತ (ಭೂತಕೃ). ಬಾತಂ, (ಭೂತನ್ಕ್ಯೂ) 


೧. ಊದಿಕೊಳಂೈ; ಉಬಂ್ಬ ; “ಬಾ. ಶೋಫೇ (ಬಾತುಕೊಳ್ಳು)” 
(ಕಮುಛಾ).; ಆತನಂ ಕಾಣದಿರುಳು€ ಪಗಲುಂ ನೆನೆದಟ್ಟು ಕಣ್ಗಳ 
ಬಾಶಿರ್ಪುವು (ಕಾಣ: 06-30); ಪುರಾಕೃತಸಂಕೃತಫಲಂಗಳಮ ನೆನೆ 
ದನವರತಮಟ್ಟು ಬಾತ ಕಣ್ಣಳುಂ ಚಿಂತಾನಿದ್ರೆಯಿಂ ದರ್ದುರಮಾದ 
ಮೊಗಮಂಂ (ಕಾಂಕಿಪು- ೪-೬೯ ನ): ಕಂಖಿಗೊರಲಿಟ್‌ದೆರ್ದೆ ಪೊಅಂಟ ಬೆನ್‌ 
ಬಾತ ಬಸಿರ" (ಯಕೋಶ. ೨-೩6). ೨. (ಆಲಂ) ಸಂತೋಷ 
ದಿಂದ ಅಥವಾ ಹೆಮ್ಮೆಯಿಂದ ಉಬ್ಬು, ಗರ್ವಿಸು: ಪುರುಳಿಲ್ಲ 


ಬ್ಕಾ 


ದಹಂಕಾರಬೊಳ್‌ ಬಾತು ಬಲ್ಮೆಗೆ ಹಾರೈಸುವರೇಕೆ ಬಯಕೆಗವಿಗಳ್‌ 

ಕೆಲಬರ್‌ (ಕಾವ. 9೪. ಬಾಯು : "ಬಾಯಿಸು' ಪರಾ, 
ಬಾತುಕೊಳ್‌, ಬಾತುಕೊಳ್ಳು ಎ. ೧. ಊದಿಕೊಳ್ಳು ನಡೆದು 

ನಡೆದು ಕಾಲುಗಳು ಬಾತುಕೊಂಡು, ಅಡಿ ಇಡುವುದೇ ಕಷ್ಟವಾಗಿದ್ದಿ ತು 

(ಶ್ರಕಾಶ- ೩೬); ಮುಖವೆಲ್ಲ ಬಾತುಕೊಡಿತ್ತೂ (ತೇನೋಡ. 00). ವಿ. 

(ಆಲಂ) ಬೀಗಂ; ಗರ್ವಿಸಂ ; ಮನೆಯೊಳ್ಮಯ್ಮೆಗೆ ಬಾತುಕೊಂಡು 

ಸಿರಿಯೊಳ್ಳಣ್ಣಾೂ ದೊಡ್ಡ ಯ್ಸುವಂ (ಸುಳುಮಾ. ೪-೨೬). ಬಾತು ಹೋಗು 

ಊದಿಕೊಳ್ಳು: ನಮ್ಮ ಅಂಗೈಗಳೆಲ್ಲ ಬಾತು ಹೋಗಿವೆ "(ಕೆಂಗಳೋ. 00), 
[ದೇ.॥ ತಮಿ. ಮಲ. ಕೋಲಾ. ನಾಯ್ಕಿ. ವಾಯ) 

"ವರ್‌' ಪರಾ. 

ಬಾಂ, "ಬಾನ? ನೋ. 

ಬ್ಲಾ “ಬಾನ್‌” ನೋ. 

ಬಾಂಕು,, ಬಾಕ್ಕು (ನಾ). ತಂದಿಯಲ್ಲಿ ಸ್ವಲ್ಪ ಬಾಗಿರುವ ಚಿಕ್ಕ 
ಕತ್ತಿ; ಕಿರಂಗತ್ತಿ : ಬಲಗೈಯೊಳು ಬಾಂಕನಾಂತ ನಟನೆಯಿಂದ ಮಲಗಿನ 
ಮೇಲೊರಗಿರುವ (ಶ್ಕಾಧೆತ- ೦೪-೦೦೬); ಈ ಜನದ ವೇಷ ಬದಲುಮಾಡಿ 
ಕಠಾರಿ ಬಾಂಕು ಮುಂತಾದ ವಳುಯದ ಕೊಟ್ಟೂ (ರಾಕೇಂದ್ರ. 83): 
ಬಾಕ್ಕು : ಚಿನ್ನದ ಬೆಳ್ಳಿಯ ಪಕ್ಕರೆಗಟ್ಟಿದ ರನ್ನದ ಬಾಕು ಕಯ್ಕಂಬು 
ಹೊನ್ನ ಚೂಡಾಯತ ಮೆಜಿಿಯೆ ಬಂದರು ಕೂಡೆ ಕನ್ನಡ ರಾಯರಾವುತರು 

ಸಾಯದರಿಲ್ಲ ಖಂಡೆಯದ ವಪೆಟ್ಟಲಿ ನೇಲ್‌ 
ನೋಯದರಿಲ್ಲ ಬಾಕಿನಲಿ (ಕಂಠ. ೦8-96); ಕಟ್ಟಿದ ಕಾಸೆ ಚಿಮ್ಮುರಿ 
ಬಾಕು ತ್ರಿಶೂಲ (ಜಾ. ೬-೩8). “ಜಾಕು' ಪರಾ. 

(ಹಿಂ. ಬಾಂಕ್‌, ಮರಾ. ಬಾಂಕ್‌, ಬಾ] 

ಬಾಂಕ್ಕು. ಬಂಕ್ಕ. ಬಾಕ್ಕು (ನಾ). ೧. 
ಕಾಲು ಇಳಿಬಿಟ್ಟು ಕುಳಿತುಕೊಳ್ಳ ಬಹುದಾದ, ಮರ, ಕಲ್ಲಂ ಅಥವಾ 
ಲೋಹದಿಂದ ತಯಾರಿಸಿದ ಆಸನ ; ಬೆಂಚು: ವೆಂಕಟರಮಣ . 
ಮೂಲೆಯಲ್ಲಿಯ ಕಟ್ಟಿಗೆಯ ಬಾಂಕೊಂದರ ಮೇಲೆ ಹೋಗಿ ಕುಳಿತ 
(ಮೂರುರಾ- ೦೬೩) - ಬಂಕ್ಕ : ೨. ಮನೆಯ ಮುಂದೆ ಇರುವ ಜಗುಲಿ: 
ಆ ಸನ್ಮಾಸಿಯು ಹೋಗಿ ಒಂದು ಬಂಕದಲ್ಲಿ ನೆಲದ ಮೇಲೆ ತನ್ನ ಹುಲಿದೊ 
ಗಲು ಹಾಸಿ . . . ಅಡ್ಡಾದನು (ಮುಂಂಜಾ. ೪-080); ಪಟೇಲರು, 
ಮನೆಯ ಮುಂದಿನ ಬಂಕದಲ್ಲಿಯೇ ಕುಳಿತಿದ್ದರು (೨68.೬೬). ೩. ಎತ್ತರ 
ವಾದ ವೇದಿಕೆಯುಳ್ಳ ಮಂಟಪ ; ಆ ಬಂಕಗಳಲ್ಲಿ ಒಂದೊಂದು 
ಈಶ್ವರಲಿಂಗವೂ ಮುಂದೆ ನಂದಿಕೇಶ್ವರನೂ ಇದ್ದಾರೆ (ಹಕ್ಕಬ- ೯). ೪. 
ಎತ್ತಿನ ಗಾಡಿಯಲ್ಲಿ ಹುಲ್ಲು ಹೇರಲು ಅನಂಃಕೂಲವಾಗಂವಂತೆ 
ಬಗ್ಗಿಸಿ ಕಟ್ಟಿದ ಗಳು: ಭರ`ಹುಲ್ಲು ನಗದೆ ಈ ಬಂಕದ ಗಾಡಿ ಎಳೆ 
ಯಲು ಎತ್ತಿ “ಗ ಬಹು ಕಷ್ಟ (89). ಬಾಕ್ಕು : ೧. ಬಾಗಿಲಿನಿಂದ ಬರಲು 
ಎಡಗಡೆಗೆ ಒಂದು ದೊಡ್ಡ ಬಾಶಾ (ಉರಕ್ಕೆ- ೩8); ಇಬ್ಬರೂ , . ,ಬಾಕಿನ 
ಮೇಲೆ ಕುಳಿತರು (ಕ್ಷರ. 39) ; ಎದುರು ಬಾಕಿನ ಮೇಲೆ ರೂಪಾ ಕುಳಿ 
ಶಿದ್ಧಳು (ಇಯಂತ. ೪): [Bank = ಬೆಂಚು. / ತುಳು. 
ಬಾಂಕು. / ಪೋರ್ಚು, ಬಂಕೋ ; ಸ್ವೀಡಿಶ್‌. ಜರ್ಮನ್‌. ಬಾಕ್‌. 
/ಮರಾ. ಬಾಂಕ್‌) 

ಬಾಂಕ್ಕು "ಬಾಂಗ,' ನೋ. 

ಬಾಂಕ್ಕು 'ಭಾಂಕಿ' ನೋ. 

ಬಾಂಗ್ಕ. ಬಾಂಕ್ಕು (ನೂ)- ೧. ಗಟ್ಟಿ ಯಸಾದ ಕೂಗು. ೨. ಮಂುಲ್ಲೂನು 
ಮಸೀದಿಯಲ್ಲಿ ನಿಂತು ನಮಾಜು. ಮಾಡಲು ಮುಸಲ್ಮಾನ ಜನರನ್ನು 
ಕರೆಯುವ ಕೂಗಂ : “ಬಾಂಗೀ”ಗಳು “ಬಾಂಗ' (ಭಗವದಾಹ್ವಾನ) 
ಮಾಡಿದ ಕೂಡಲೆ ಎಲ್ಲರೂ ಮೊಣಕಾಲೂರಿ ಭಕ್ತಿಪುರಸ್ಸರವಾಗಿ ಪ್ರಾರ್ಥನೆ 


ಬ್ಮಾ 


(ಕುರಾಸಾಂ. ೦೦-೨೧) ; 


ಸಾಲಾಗಿ ನಾಲ್ಕಾರು ಜನ] 


೬೩೫೧ 


46 


ಬಾಂಗೂದಲ 
ಮಾಡಿದರು (ರಂಗ. ೨೬). ಬಾಂಕ್ಕು : ೨. ಮುಸಲ್ಮಾನಜನರು ಸಂಜೆ 
ಮುಂಜಾನೆಗಳಲ್ಲಿ . - ಜನರನ್ನು “ಬಾಂಕ್ಕು” ಕೊಟ್ಟೂ ಕರೆಯುವಂತೆ 


ಕ್ರಿಶ್ಚನರು ಉನ್ನತ ಕೊತ್ತಳಗಳನ್ನು ಎರಚಿಸಿ, ಅವುಗಳಲ್ಲಿ ಘಂಟೆಯನ್ನು 
ಇರಿಇ ಬಾರಿಸತೊಡಗಿದರು (ರಾಂಕ್ರ. 11» 00೬೨): 
[ ಪಾರೆ. ಹಿಂ. ಬಾಂಗ್‌. / ತುಳು. ಬಾಂಕು, 
ಬಾಂಗ, ಬಾಂಗು] 
ಬಾಂಗ್ಕ (ನಾ). ಅಫೀವುಂ ಬೆರಸಿ ತಯಾರಿಸಿದ ಒಂದಂ ಬಗೆಯ 
ಮಾದಕ ಪೇಯ : ಮಸಾಲ್‌ ಹಾಲು ಎಂದು ಹೇಳಿ ಒಂದು ರೀತಿಯ 
“ಬಾಂಗ' ಮಾಡಿಕೊಟ್ಟಿದ್ದನು (ಇತಿಶ್ರೀ. orc). [+ ಹಿಂ. ಮರಾ. ಭಾಂಗ್‌] 
ಬಾಂಗಡಲ್‌ (ನಾ). (ಆಲಂ) ಆಕಾಶದ ನದಿ ; ದೇವನದಿ: ಬಡಬಾಸೆ 
ಯೆಂಬ ಜಗುನೆಯೊಳೊಡವೆರೆಯಲ್ಕುಚಒಮಾದ್ರಿಯಿಂದೈದುವ ಬಾಂಗಡ 
ಲೆನೆ ಹಿಮಾಂಬು ಪೊಸ ಪೊಂಗೊಡದಿಂ ವಧು ಸೂಸೆ ಸುರಿವುತುಂ ಸೊಗ 
ಯಿಸುಗುಂ (ಉಾಜಕೇ. ೧೦- 6೨)- [ ಬಾರಾ (ಬಾನ್‌) 1 ಕಡಲ್ಮ್‌) 
ಬಾಂಗಡಿ (ನಾ)- ಕೈಬಳಿ ; ಕಂಕಣ : ವಿಜಾಪುರದ ಬಾದಶಹನಂ ತನ್ನೆ 
ಮಗಳ ಬಳೆಯ (ಬಾಂಗಡಿಗಳ ವೆಚ್ಚಕ್ಕಾಗಿ ಬಾಗಲ್‌ಕೆೋಟೆಯನ್ನು ಹಚ್ಚಿ 
ಕೊಟ್ಟದ್ದರಿಂದ ಇದಕ್ಕೆ “ಬಾಂಗಡೀ ಕೋಟ"” ಯೆಂಬ ಹೆಸರು ಬಂತೆಂದು 
ಹೇಳುತ್ತಾರೆ (ಕರಾಗಿ. ೫೨೫). [ + ಮರಾ. ಬಾಂಗಡೀ ] 
ಬಾಂಗಡೆ (ನಾ). ೧. ಆಕಾಶದ ಕೊನೆ, -ಅಂಚು, -ತುದಿ; ಕಾಣ 
ಬಹುದು ಕಾಳಾಹಿಯ ಹಜ್ಜ್ಮೆಯ ಕಾಣಬಹುದು ಬಾಂಗಡೆಯ (ಪ್ರೇಂ. 
೩-೩೬). ೨. ಆಕಾಶದ ಭಾಗ ; ನಭಸ್ಮ ಳ : ಬಾಂಗಡೆಯ £ ಯಿ ನಿಳತಂ 
ದೆಜಗಿ ನೃಪಸಿಂಗ ಗಜವ ನಿರಂಕುಶದಿನಾಳ್ವ ೦ಗವಿದು ಲೇಸೆನುತಲೀರ್ವರು 
ನೃಪನ ಪೊಗಳಿದರು (ಸಾಳ್ಮಶಾ- ೦೬-೦೩) - [ಬಾ (ಬಾನ್‌) + ಕಡ್ಕೆ) 
ಬಾಂಗರೆ (ನಾ). ಆಕಾಶದ ಅಂಚು ; ದಿಗಂತ ; ಕ್ಷಿತಿಜ: “ದಿಗಂತ; 
ಕ್ಷಿತಿಜ ; ಬಾನಂಚು, ಬಾಂಗರೆ” (ಔಂrizon. ಇಂತಿ). 
[ ಬಾಲ್ಯ (ಇ ಬಾನ್‌) * ಕರ್ಕ) 
ಬಾಂಗಳ (ನಾ). ಕಲ್ಲಿನ ಗುಹೆ; $9ರೆಯ ಮೂಲೆಯ ಕಾಡನ್ನು ಹೊಕ್ಕು 
ಬುಂಗಳದಿಂದ ತುಸು ದೂರದಲ್ಲಿಯೇ ... ಕಾವು ಕುಳಿತರು (ತ್ಯಾಗತು. ೩೬); 
ಬಾಂಗಳದಿಂದ ಹುಲಿ ಹೊರಟು ಬರುವಲ್ಲೇ ಅಡಗಿ ಕುಳ್ಳಿರಲು ಸರಯಾದ 
ಜಾಗವಿರಲಿಲ್ಲ (ಕ್ಮಾಗಮ- ಆ): (?) 
ಬಾಂಗಿ "ಭಾಂಗಿ' ನೋ. 
ಬಾಂಗೀ (ನಾ). ಮಸೀದಿಯಂಲ್ಲಿ ನಿಂತಂ, ನಮಾಜಿನ ಕರೆ ಕೊಡುವ 
(ಇಸ್ಲಾಂ) ಮುಲ್ಲಾ *ಬಾಂಗೀ'ಗಳು `ಬಾಂಗ' (ಭಗವದಾಹ್ವಾನ) 
ಮಾಡಿದ ಕೂಡಲೆ ಎಲ್ಲರೂ . . ಪ್ರಾರ್ಥನೆ ಮಾಡಿದರು (3ರೆಂಗ: ೨೬): 
[ ಇಬಾಂಗ್ಮ] 
ಬಾಂಗುಳಿಗೆ (ನಾ). ಆಕಾಶದಲ್ಲಿರುವ ಚಿಕ್ಕಚಿಕ್ಕ ಗ್ರಹ ; ಕ್ಷುದ್ರಗ್ರಹ: 
ಒಂದುವಲಯದಲ್ಲಿ ನೂರಾರು ಕ್ಷುದ್ರಗ್ರಹಗಳು ಹರಡಿರುವುದನ್ನು ಜ್ಯೋತಿ 
ಷ್ಮರು ಕಂಡುಹಿಡಿದಿರುವರು. ಈ ತೆರನಾದ ಬಾಂಗುಳಿಗೆಗಳು ಬರಿಯ 
ಕಣ್ಣಿಗೆ ಕಣವು (ಕೋತಿ. 0೨%). [ಬಾಲ್ಯ (ಆ ಬಾನ್‌) * ಗುಳಿಗೆ] 
ಬ್ಲಾಂಗುಬಿತಿ, ಬಾನಂಗುಲ್ಲಾ (ನಾ). ಆಕಾಶದ ಕುಳಿ, -ಗರ್ತ : ವಿಸನಂ 
ಬಂಬು, ಮಿನಾಂಬುಲು, ಬಾನಂಗುಟ್‌, ಬಾಂಗಂಬಿ, ಕಣ್ಣಂದೊಬಲಿ, 
ಕಣ್ಣೊಟಲಿ (ಕಠ್ಕಾಶು. ೩೪೬ ಶ್ರಯೋ). ಬಾನಂಗುಟ್ಲೊ : ಮೇಲಿನ 
ಪ್ರಯೋಗವನ್ನು ನೋಡಿ. ([ಬಾಂ (ಬಾನ್‌) 4 ಕಂಟ್‌] 
ಬಾಂಗೂದಲ (ನಾ). ಆಕಾಶವನ್ನೇ ತಲೆಯ ಕೂದಲನ್ನಾಗಿ 
ಉಳ್ಳವನು; ವ್ಕೋಮುಕೇಶ : ಶಿವ: ಅರೆಗೆಂಪಿಡಿದ ವಣಡಿದ ಜಡೆಮುಡಿ 
ಬಾಂಗೂದಲನ ಕಪರ್ದಮಂ ಕೀಲಯ್ಮಾಡೆ (ರಾನಶಿಕೃ. ೦೩೯-೪). 
[ದಾ (ವ ಬಾನ್‌) * ಕೂದಲ" («ವ ಕೂಂದಲ್‌)+- ಅ) 


ಬಾಂಗ್‌, 


ಬಾಂಚೋತ್‌ ೬೩೫ 


ಬಾಂಚೋತ್‌ (ನಾ). ತನ್ನ ಅಕ್ಕನೊಡನೆ ಅನೈತಿಕಸಂಬಂಧವಿಟ್ಟು ಗಳಲ್ಲಿ ಹೆಚ್ಚು ಮಾತನಾಡುತಿರಲಿಲ್ಲ (ಮಾನುರಾ- ೭೭). 
ಕೊಂಡವನು ಎಂಬ ಅರ್ಥದಲ್ಲಿ ಬಳಸುವ ಒಂದು ಬೈಗುಳು. [4-ಹಿಂ. ಮರಾ, ಬಾಂದೀ ; ಪಾರ. ಬಂದಹ್‌] 
[+ ಓಂ. (ಬಹನ್‌ + ಚೂತ್‌)] ಬಾಂದೀತನ (ನಂ). ಚಾಕರಿ; ಸೇವೆ : ಬಾಂದೀತನಕ್ಕೆ ಆಸಾಮಿಯನ್ನು 
ಬಾಂಜಗುನೆ (ನಾ). (ಆಲಂ) ಆಕಾಶದಲ್ಲಿರುವ ಯಮುನೆ ; ಆಕಾಶನದಿ; ಚೋರಿ ಮಾಡೋಣ (ಗ್ರಾಕತಿಕ. ೦೯೪). [ಬಾಂದೀ 4 - ತನ] 
ದೇವನದಿ : ಬಾಂಜಗುನೆಗೆ ನೆಗೆದುವೊ ನೊರೆಯೆನೆ ಬಗೆಗೊಂಡುವು| 5 |ಬಾಂದು "ಬಂದ್ಕು' ನೋ. 
ಬಾನೊಳೊಗೆದ ಬಿಳಿಯ ಮುಗಿಲ್ಲಳ್‌ (ಅಠಾನ. 8-೨೨). ಬಾಂದುಕಲ್ಲು (ನಾ). (ಭೂಮಿಯ) ಗಡಿಯನ್ನು ಗುರುತಿಸಲು ನಿಲ್ಲಿಸಿ 
[ಬಾ (ಬಾನ್‌) 4 ಜಗುನೆ (-ಆಜಮುನೆ)] ರುವ ಕಲ್ಲು : ಗಡಿಕಲ್ಲು : ಬಾಂದುಕಲ್ಲುಗಳೆಂದರೇನು ? (ಕೂಟ. 34): 
ಬಾಂಜೊಡರ್‌ (ನಾ). ಆಕಾಶದ ದೀಪ,-ಸೊಡರು ; ಸೂರ್ಯ : ಆಕೆಗೆ ತಾಗಿದ ಆ ಕಲ್ಲು ಅಣ್ಣ ತವ್ಮೂಂದಿರನ್ನು ಬೇರ್ಪಡಿಸಿದ, ದೂರವಾಗಿಸಿದ 
ಬಾಂಜೊಡರಿದಿರರಿಸಿನ ಹರೆಯ೦ (ಇಯಕಾ - ೦೩-೩೭) - “ಬಾಂದು? ಕಲ್ಲಾಗಿತ್ತು (ರಹಾ. ೦೪೦) : ಮೋಜಿನೀದಾರರನ್ನು ಕರೆಸಿ, ಅಳತೆ 
[ಬಾ (5ಬಾನ್ಕ್‌) 4: ಸೊಡರ್‌] 10 ಮಾಡಿಸಿ, ಸರಿಯಾದ ಸ್ಥಳಕ್ಕೆ ಬಾಂದುಕಲ್ಲು ನಡೆಸಿದ್ದನವನು (6೫ರ. ೩೩) - 
ಬಾಂಡ್‌ 'ಬಾಂಡು' ನೋ. [ಬಾಂದು (ಬಂದ್ಳು) 4 ಕಲ್ಲು (-ಕಲ್ಮ್ಯ)] 
ಬಾಂಡಲಿ "ಬಾಣಲಿ' ನೋ. ಬಾಂದೇರ್‌ (ನಾ). ಆಕಾಶದಲ್ಲಿ ಸಂಚರಿಸುವ ವಿಮಾನ : ಲೆಕ್ಕಿಪನೆ 
ಬಂಂಡಲೆ "'ಬಾಣಲಿ' ನೋ. ಲಂಕೇಶ್ವರಂ ೬ * » ಹಾರಿದನು ಬಾನ್ಜೇರನೇರಿ (ಶ್ರೀರಾಮಾ. ೨೪೬-3೨೭). 
ಬಾಂಡವಲು "ಬಂಡವಾಳ' ನೋ. [ಬಾಂ್ಯ (ಬಾನ್‌) 4 ತೇರ್‌,] 
ಬಾಂಡವಲುಶಾಹಿ “ಬಂಡವಾಳಶಾಹಿ” ನೋ. 15 |ಬಾಂದೊರೆ “ಬಾಂದೊಟ್‌' ನೋ 
ಬಾಂಡು. ಬಾಂಡ್‌ (ನಾ). ೧. ಒಡಂಬಡಿಕೆಯ ಪತ್ರ ; ಕರಾರುಪತ್ರ : ಬಾಂದೊಟ್‌, ಬಾಂದೊರೆ (ನಾ). ಆಕಾಶದ ನದಿ ; ದೇವಗಂಗೆ : 
ಕೆಲವರು ತಾವಿರುವ ನಾಟೀಕಂಪನಿಯ ಯಜಮಾನನಿಗೆ ಬಾಂಡು ಬರೆದು “ದೇವತಾಗಂಗೆಯೊಳ್‌ ಬಾಂದೊಟಆ್‌” (ಕರ್ಷ- 90) ; ಕಜ್‌ಗೊರಲಾತಂ 
ಕೊಟ್ಟಿರುವುದರಿಂದ ಬರುವದಾಗುವದಿಲ್ಲವೆಂದು ಹೇಳಿದರು (ಗಂಗಚಾ. ೭೦) : * « ೬ ಬಾಂದೊಅಕೆಯನೆ ಪೊತ್ತು ಕ[ವ]ಲ್ಮೊಆ್‌[ಗೆಯ್ಸು]ದನೀ ಪ್ರದೇಶ 
ತಿಂಗಳೊಂದಕ್ಕೆ ೭೫ರೂ ಕೊಡುವ ಕರಾರ ಮಾಡಿ ೬ ವರ್ಷದ ಬಾಂಡು ದೊಳ್‌ (ಶ್ಯಶಕಾ- ೩-೭೩) : ತೊಲಿಕಿಗಳೆಲ್ಲಂ ಬಾಂದೊ ([ಶಾಕಾಂ- ಪಾಲ್ದೊ 
ಬರೆಯಿಸಿಕೊಂಡರು (ರಾಕತು. ೪). '೨. ಸಾಲಪತ್ರ : ಒಂದರ ಬಾಂಡು |; ಅಕಿಯೆನಿಸೆಯುಂ (ಅ8ಛ್ರ 9-೬೩೭ ವ) : ಬಾಂದೊಜ್‌್‌ಯಂ ಪೊತ್ತಿರ್ಪ್ಪನಗಜೆ 
ಗಳನ್ನೂ ಸ್ಟಾಕಾಗಳನ್ನೂ ಇನ್ನೊಂದು ಕಂಪನಿಯ ಮಾಲಿಕರೂ ಚಾಲಕರೂ ಯೊಳ್ಳೂಡಿಪ್ಪಂ (ಸಮುಶ- 6-86). ಬಾಂದೊರೆ : ಬೊಮ್ಮಯ್ಯ ಭಕ್ತಿಯ 
ಕೊಂಡಿಟ್ಟು ಕೊಡತೆ ಇದರ ಮೇಲಿನ ಅಧಿಕಾರವೆಲ್ಲ ಅವರ ಕೈಗೆ ಸಾಗುವುದು ಬಾಂದೊರೆಯಲ್ಲಿ ಮಿಂದು ಆನಂದತುಂದಿಲನಾದ (ಕರತ. ೭೭). 
ತಾನೇ ! ಕೌ 0೨೪). ಬಾಂಡ್‌ : ೧. ನೀವು ಒಂದು ವರುಷದವರೆ ಬಾಂದೊಬ್‌ದಲೆಯ «ಎ ತಲೆಯಲ್ಲಿ ಗಂಗೆಯನ್ನು ಧರಿಸಿದವನು ; 
ಗಾದರೂ ಇರುವದಾಗಿ *ಬಾಂಡ್‌' ಬರೆದುಕೊಡಬೇಕು (04, ೦6೫). ಶಿವ : ಆ ಬಾಂದೊಲಿಕಿದಲೆಯನ ಸಾಪಂದಳೆದು ಬಂದು ನೀನೀ ಪೂವನ 
೩. ದಸ್ತೆ ಪವೆಜಂಗಳನ್ನು ಬರೆಯಂವುದಕ್ಕೆಂದಂ ತಯಾರಿಸಿದ ಒಂದಂ |೩6 ಪೊಟಲೊಳ್‌ ನನೆಯಂಬನೆಂಬರಸಾದೆ (ಕಬ್ಮಿಕಾ- ೩೦೯) ; ಬಾಂದೆೊಆ್‌ 
ಬಗೆಯ. ಉತ್ತವಂವಾದ ಕಾಗದ : ಯಂತ್ರದಲ್ಲಿ ಕಾಗದವನ್ನು ದಲೆಯನ ಮೊಗಕೊಂದರಲ್‌ ಮಅಕ್‌ಯಾಗೆ ಕೆಂದಿ ಕುಂದುತ್ತೆ (ಶದ್ಮರಾ- 
ತಯಾರಿಸುವಾಗ`"ಸೈಜ್‌' ಅನ್ನು ಸೇರಿಸಿ, ಬಾಂಡ್‌, ಲೆಡ್ಡರ್‌, ಇಂಡೆಕ್ಸ್‌ ೭-೩೨). ಬಾಂದೊಆ್‌ಯ ಮಗು ಗಂಗಾದೇವಿಯ ಮಗ ; ಭೀಷ್ಮ : 
ಮೊದಲಾದ ಕಾಗದಗಳನ್ನು ತಯಾರಿಸುವರು (ಖುರ್ರಕ. 60)- ಅಜನ ಮಗಂ ಪ್ರಾರ್ಥಿಸೆ ಬಾಂದೊಆ್‌ಯ ಮಗಂ ಮಾಡೆ ಸಂಧಿಯಾದಪು 
[ ಇಂ. Bond] ದೆನುತುಂ ಮಲುಗುವೆಂ (ಗಠಾಯು. ೦-೭೨). ಬಾಂದೋೊಟ್‌ಯ ಸುತ ಎ 
ಬಾಂಡ್ಲಿ 'ಬಾಣಲಿ' ನೋ. 80| ಬಾಂದೊಟ್‌ಯ ಮಗ: ಚಂದ್ರಹಾಸದ ಕೂರ್ಪಿನೊಳಂ ರುದ್ರನ 
ಬಾಂಡ್ಲೆ "ಬಾಣಲಿ' ನೋ. ಕಾಯ್ದ್ಬಿನೊಳಂ ನೆರೆದು ಜಾಂದೊಬ್‌ಯ ಸುತನೊಡ್ಡಿ ನಿಲೆ (ಕೇನಿಫು. 
ಬಾಂದಲೆಯ (ನಾ). ಆಕಾಶವನ್ನೇ ತಲೆಯಂ ಕೂದಲನ್ನಾಗಿ ಉಳ್ಳವನು; 03-66 ಐ). (ಬಾ (ವ ಬಾನ್ಸ್‌) * ತೊಲ್‌್‌,] 
ವ್ಯೋವಂಕೇಶ ; ಶಿವ :' ಪುಷ್ಪಂಬನೊಡಲುರಿಕ ಬಾಂಸಲೆಯ ಬಾಂಧವ (ನಾ). ೧. ನಂಟ ; ಸಂಬಂಧಿಕ : ಬಾಂಧವರನಿಲ್‌ಸಿ . . . 
ಯೆಲುಗೊರಲಯಡಿಗಣ್ಣ ಕಿಚ್ಚಚ್ಚಿಗನೆ (ನನನೋ. ೩೩-೦).- ನಮ್ಮೇಧನರೇಂದ್ರನ ಮೊಗವಂ ಗಾಂಧಾರಿಯ ಮೊಗವುನಾವ ಮೊಗದೊಳೆ 
(ಬಾ (ದಾನ್‌) ೬-ತಲೆ, 4 -ಅ,] 36]  ನೋಟಿಿಂ (ಗರಾಯೂ: ೩-೬೦); ಅಪತ್ಯ ಭೃತ್ಯಬಾಂಧವಾಂತಃಪುರಪುರ 
ಬಾಂದಳೆ (ನಾ). ಆಕಾಶ ; ಗಗನ : ಬಿಸಿಲ ಬಾಂದಳನೊಡವುಟೌಯಲ್‌ ಸ್ನರಯುರಗೇಶ್ವರ ಸಮುದ್ರಮಂ ಪೋಗಿ ಪುಗು (೬ಗಂ- ೩-೦೦೪ ವ); 
. ಎಸೆದಂ ಪದ್ಮಿನೀಜೀವಿತೇಶಂ (ಉದ್ಮಟಿ- ೧೦-೦೪) ; ಮೋಸದೊಳ್ತು ಒಲಿದು ತನ್ನೊಡವುಟ್ಟು ಸೊಸೆ ಮಗಳೆಂದೆಂಬ ಪಲರು ಮುನ್ನಿನ 
ರಗಮಂ ಕೊಂಡು ಬಾಂದಳಕಡರ್ದೊಡೆ ನಿನ್ನನು ಉಳುಹುವರೆ ಯೌವನಾ ಬಾಂಧವರು . . . ತಂತಮ್ಮಿಪ್ಪ ಫಲವ ಪಡೆವರೆನ್ನಿಂದಂ (ಹಂ, ೦-೪೦): 
ಶ್ವನ ಸುಭಟರು (ಕೈಬಳಾ. ೪-08); ಚಾಂದಳದ ಕರುಮಾಡದಲ್ಲಿ ಚಿಕ್ಕೆವೆಣ್ಣು ಹೊನ್ನನು ತನ್ನ ತಂದೆಗಾಗಿಯೂ ಬಾಂಧವರಿಗಾಗಿಯೂ ಮಾಡಿದ 
ಗಳು ನೆರೆದು ಇಳೆಯ ಸೊಬಗನ್ನು, ದಿಟ್ಟಿಸುತ್ತಿದ್ದುವು (ಛೂತುಕು, 80)- 4] ಆಚರಣೆಯು ಆ ದೇಶದ ಅರಸನಿಗೆ ತಿಳಿಯಲು . . . ಬಹಳ ಕೌತುಕ 
(ಬಾ (ಬಾನ್ಕ್‌) “- ತಳ (ಇತಲ)] ವಾಯಿತು (ಮುಂಂಯು- ೪-೬೪). ೨. ಗೆಳೆಯ: ಮಿತ್ರ. ೩. ಗೆಳೆತನ 
ಬಾಂದಿ "ಬಾಂದೀ' ನೋ. ದಿಂದ ಮಾಡುವ ಕಾರ್ಯ : ವಿಶ್ವಲೋಕವಿಭುಗೊರ್ವಂ ಭೂಪ 
ಬಾಂದೀ, ಬಾಂದಿ (ನಾ). ಸೇವಕಿ; ದಾಸಿ: ಇಬ್ಬರು ಅರಸತಿಯರನ್ನೂ ನಾತ್ಮೀಯ ಭೂಲವಮಂ ಕೊಟ್ಟಭಿಷೇಕಮಂ ನೆಗಟಕ್ಕಿನೆಂದಂ ಮರ್ತ್ಯ 
ವೀರರಾಜೇಂದ್ರಒಡೆಯರವರ ಬಲ ಅಣ್ಣನ ಮಗ ಒಬ್ಬರನ್ನೂ ಎರಡು ವೇಷಂಗೆ ಬಾಂಧವವಂ ತೋಜಿಲೆ ಬಲ್ಲನೇಕಟಾಗೂಮಜ್ಞಃಂ ಎಷ್ಟು 


ಜನ ಬಾಂದೀರನ್ನೂ ಅಂಬಿನಿಂದ ಇಟ್ಟು ಕೊಂದು ಹಾಕಿ (ಕಾಕೇಂದ್ರ- ೨೭)-|45] ಸಾಮರ್ಥ್ಯಮಂ (೩ಗ೨- 6೪-೪6). ೪. ಒಡಹುಟ್ಟಿದವನಂ; ಸಹೋದರ. 
ಬಾಂದಿ : ಈ ಹುಡುಗಿಯು . - . ಮನೆಯಲ್ಲಿ ಚಾಕರಿ ಮಾಡುವ ಬಾಂದಿ [ಸಂ.] 


ಬಾಂಧವಕ್ಕತ್ಯ ೬೩೫೩ ಬಾಂಬೊಳಲ 
ಬಾಂಧವಕೃತ್ಯ (ನಾ). ಹಿರಿಯರಾದವರಂ ತಮ್ಮ ಸಂಬಂಧಿಕರಿಗೆ ಚಂಡಮಾರುತನೇರಿ ಬಂದ ಬಾಂಬರುಗಳೂ ಸೋತೋಡಿದುವು (ತತ್ಕರ್ಮ. 
ಮಾಡುವ ಸಹಾಯ. ಸಲಹೆ ಮೊದಲಾದ ಕಾರ್ಯ; ಬಂಧುಗಳು 0೨-೪). [ « «o.-Bomber] 
ಮಾಡುವ ಕಾರ್ಯ : ವೈಭವಂಬಡೆದಿರೆ ಬಂದು ಸಂದಣಿಪ ಬಂಧುಗಳಿರ್ಕ| | ಬಾಂಬಸು (ನು). ಸ್ವರ್ಗಲೋಕದ ಹಸು; ಕಾಮಧೇನು : ಏನೆಮಗಾ 
ಸಮಂತು ನಿನ್ನೊಳಾದೊಡೆ ಕೊನೆಗಂಡುದೈ ಪ್ರಜೆಯ ಬಾಂಧವಕೃತ್ಯಂ ಬೂಂಬಸುವಿಂದೇನೆಮಗಾ ಬಾಮ್ಮರಂಗಳಿಂ (6ಶ್ರತಿ. ೪೧-03) ; ಮದನನ 
(ತಾಳುಂತೆ. ೬೩-0೦6)- [ಸಂ.] 5 ಚಂಗದೇಳ್ಲೆ ಯನಎಭೀಕ್ಷಿಸಿ ಬೆದರ್ದತ್ತು ಬಾಂಬಸು ಕರಂ 


ಬಾಂಧವ್ಯ (ನಾ). ೧. ನಂಟಂ ; ನಂಟಸ್ತಿಕೆ ; ಸಂಬಂಧ : ಈಗಲೂ ಕಾಸಕ" 
ಮನ್ನೆನಗಳು `ಬೆಚನ್‌ಗಳೊಂದಿಗೆ ಬಾಂಧವ್ಯವನ್ನು ಹೇಳಿಕೊಳ್ಳುತ್ತವೆ 
(ಹುಳೆನಾ. ೨೦); ವಿಂತ್ರರ ಸ್ನೇಹವು ಬಾಂಧವ್ಯವಾದರೆ ಮತ್ತಷ್ಟು ಹಿತವನು 
ತರದೆ (ಇಂಕಾಶ. ೨೦೫-೦೩). ವಿ. ಕೆಳೆ; ಸ್ನೇಹ ; ಮೈತ್ರಿ : ಇಲ್ಲಿ ಕಂಡು 


ಬರುವ ಜಾತಿ, ಮತ, ಕುಲ್ಲ ಗೋತ್ರ: ಭಾಷೆ - ಇವುಗಳ ಭಿನ್ನತೆ 
ನಮ್ಮ ನಮ್ಮ ಬಾಂಧವ್ಯವನ್ನು ಸಡಿಲಿಸುತ್ತಿದೆ (ಕ್ಷರ: ೨೪). ಹಿ 
ಸೋದರತೆ ; 


ಬಂಧುತ್ವ ; ಜ್ಞಾತಿಸಂಬಂಧ : ಭಾಷೆಗಳ ಬಾಂಧವ್ಯ 

ವನ್ನು ಪ್ರಕಟಗೊಳಿಸುವ ಅಳತೆಗೋಲು ವ್ಯಾಕರಣ (ರ್ರಾಂಏ. 0೪ ಹಿನ್ನೆಲೆ) 
[ಸಂ.] 

ಬಾಂಬ್‌ “ಬಾಂಬಂ' ನೋ. 

ಬಾಂಬ, (ನಾ). ೧. ಮಡಿಕೆ, ಕುಡಿಕೆಗಳನ್ನು ಮಾಡುವವನಂ ; 
ಕುಂಬಾರ: “ಬಾಂಬರ್‌ ಕುಂಬಜಿ೦್‌ (ಕುಟಿಂಬರ್‌)” (ಮುರ: ಶಂ. ೨); 
“ಬಾಂಬರ್ಕಳಾ ಕುಂಬಜಿರ್‌” (ಕರ್ಣಾವಿ. ೬೩೩) ; 
ನಡೆಯಿಸುವ ಜಡತ್ವವು ದೃಷ್ಟತೆಯ ದುಷ್ಕೃತವು ಬಾಂಬನೆನಿಸಿರುವ 
ನಾದರೂ, ಆ ಬ್ರಹ್ಮನಿಗೆ ಸಾಧ್ಯವೆ? (ಮಂತ್ರಕ. ೪0-೬). ವಿ. (ಆಲಂ) 
ಹೆಡ್ಡ ; ದಡ್ಡ: ತಾನೊರ್ವನೆ ಜಗಕ್ಕೆ ಗಂಡಂ, ಮಿಕ್ಕೂಟಃದರೆಸುಗಳೆಲ್ಲಂ್‌ 
ಬಾಂಬರೆಂದೆ ಬಗೆವಂ ರಾಮಂ (ಕಾಮತ್ಯ. ೦೨೩-೨). 

[ಬಾಂ, (< ಬಾನ್‌,) + — ಬ್ಯ] 

ಬಾಂಬ (ನಾ). ಸ್ವರ್ಗಲೋಕದವನು ; ದೇವತೆ ; ಸೂ 
ಬಾಂಬರನ್‌ `ಳದಿಕ್‌ಂದು' ಚಲಂಬಿಡಿದು ತಲಅೌ್‌ಸಂದರರೆಬರ* 
೦೨-೨೪೩). 

ಬಾಂಬರೆಜಕಯ ಇ ದೇವತೆಗಳ ಒಡೆಯ ; ದೇವರಾಜ : ಪಿರಿಯ 
ಬಾಂಬರೆಅ'ಯನಿವನ್‌ ; , . ಎನ್ನನಿಟ್‌ಿಯುತಿರ್ಪವನ್‌ (ರರ್ಮಶ್ರ. ೦೦-೨೦೩). 
[ಬಾಂ`* (ಆ ಬೌನ್ಸ್‌) + - ಬ್ಯ) 
ಬಾಂಬಟ್ಟೆ ""ಬಾನ್ವಟ್ಟಿ' ನೋ. 
ಬಾಂಬಟ್ಟೆಗ (ನಾ). ಆಕಾಶಮಾರ್ಗದಲ್ಲಿ ಸಂಚಾರ ಮಾಡುವವನಂ ; 


ಸ್ಯಾಸೆಂದುಂ 
(ಿದೃಶ್ರ. 


ಖೇಚರ ; ದೇವತೆ: ಕಟ್ಟಿದ ವೈಜಯಂತಿಗಳ ಸಂದಣಿ ಬಾಂಬಟ್ಟೆಗರೆಡೆ 
ಯಾಟವನು ಕಟ್ಟಿದುದು (ಕುಕಾಸಾಂ- 6-09) : ಪಟ್ಟಶಿಲಾಪುಟಭೇದನ 
ದಟ್ಟಳೆಗಳನೊಲ್ಹು 


ನೋಡಿ ತೊಲಗದೆ ಮಿಗೆ ಬಾಂಬಟ್ಟೆಗಂರ್ದು ಪಥ 
ಶ್ರವಂದಟ್ಟೂ ಯಂ ಕಳೆದು ಪೋಪರತಿಮುದಿದಿಂದಂ (ಹಖ್ಮಾಕ. 0-೬೨); 
ಅಲರೊಳ್‌ ಬಂಡುಣಿವಿಂಡುಗಳ* ಸೊದೆಯೊಳಾ ಬಾಂಬಟ್ಟೆಗರ* 
ಎಂದಿಗಂ ತಣಿಯದಂತೆ (ಕಳರಿ. ೦-೪0) - 

[ಬಾಂಬಟ್ಟೆ (ಇ ಬಾನ್ಫಟ್ಟೆ) *- - ಗೃ] 

ಬಾಂಬಟ್ಟೆಗವೆಣ್‌ (ನಾ). ಆಕಾಶಮಾರ್ಗದಲ್ಲಿ ಸಂಚರಿಸಂವವಳಂ ; 
ಖೇಚರಿ ; ದೇವಶಾಸ್ತ್ರೀ : ವಿದ್ಯಾಧರರಾಯನ ಮಿಸುಕುವ ರೂಪಿಗೆ 
ಹೊಸ ಹರೆಯಂ ಬಂದುದು ಬಾಂಬಟ್ಟೆ ಓೈಗವೆಣ್ಣ ಳನತಿ ಮೋಹಿಸುತ 
(೩ಯಕಾ- 0೩-೭)- [ಬಾಂಬಟ್ಟೆಗ ೬ ಪೆಣ್‌] 

ಬಾಂಬರಿ (ನಾ). ಆಕಾಶದಲ್ಲಿ ಮಾಡುವ ಸಂಚಾರ; ಗಗನಸಂಚಾರ : 
ಬಾಂಬರಿಯೊಳ್‌ ಮನಾರ್ತಂಡನುಮಂ. ಪುಲ್ಲ ಕಡ್ಡಿಗಂ ಕೈಕೊಳ್ಳಳ* 
(ಅರ್ಥನೇ - ೩-೬)- [ಬಾಂ( (ಆ ಬಾನ್‌) 4 ಪರ್ಮಿ] 

ಬಾಂಬರು (ನೂ). ಸಿಡಿಗುಂಡುಗಳನ್ನೆಸೆಯುವ ಯುದ್ಧವಿಮಾನ : 


ಬ ಬೆ ಟೆ 


ಆ ಮಹಾಪರಠಾಧವನ್ನು 


20 


30 ವದ ಕೇಸರಿಯು 


(ತಂಡ್ರಳ್ಕು- ೦೫-೦೪೩), [ಬಾಲ್ಕಿ (ಆ ಬಾನ್‌) * ಪಸ್ಕು] 
ಬಾಂಬಳಿಕು (ನಾ). ಸೂರ್ಯಕಾಂತಶಿಲೆ ; ಆಕಾಶಸ್ತಟಿಕ : ಗೋಡೆ 
ಗೋಮೇದಿಕರತ್ನದಿಂ ಬಾಗಿಲ್ವಾಡ ಬಾಂಬಳಿಕಿಂದ ಜಗಲಿ” ವೈಡೂರ್ಯದಿಂ 
- ನಾಡೆ ಕಣ್ಣೆ ಸೆದಿಹವಲ್ಲಿ (ಕುಣ: ೩-೬೨) - 


10 [ಬಾಂ್‌. (ಐ ಬಾರ್ನ್‌) * ಪಳಿಕು (ಆ ಪಟಿಕ) ' 


ಬಾಂಬಾವು (ನಾ). ಆಕಾಶದ ಹಾವು ; 


ರುಹು ; ಸೈಂಹಿಕೇಯ ; 
“ಬಾಂಬಾವೆಂದು ರಾಹು ” 


(೪5: ೪೯-೩೦) ; ಇನಮಂಡಲಮುಂ ಪಿಡಿಯ 
ಲೃನುಗೈದೆಬ್ರಂದು ಸಾರ್ದ ಬಾಂಬಾವೆನೆ ತಾಂ ಮಿನುಗುವ ವಖಡಿವಣಿಯಂ 


ತಳೆದೆನಸುಂ ಸೊಗಸಿದುದು ವೇಣಿ ತದ್ಬಾಲಿಕೆಯಾ (ಉರ್ಮಿ. ೩-೪೨): 
15] ಬಿಡದೆ ಬಾಂಬಾವಿಗಂಗಮುಮನೋಸರಿಸದೀವುದು (ಕಂಪು. ೦೪-೨೮): 


(ಬಾ (ನ ಬಾನ್ಸ) + ಪಾವ] 
ಬಾಂಬಿಲ್‌ (ನಾ). ಆಕಾಶದಲ್ಲಿ ಮೂಡುವ ಕಾಮನ ಬಿಲ್ಲು; ಇಂದ್ರ 
ಧನುಸ್ಸು : ಕಣ್ಣ ಬಾಂಬಿಲ್ಲಳಲಿ . ನೇಹವನು ಹೂಡುವಿರಿ ಕುದಿವ 
ಹೃದಯವ ಮಿಡಿಸಿ ಮೌನ ನುಡಿಸಿ (8ಕ್ಕುದ್ಮ. ೨). 
[ಬಾ ( ಆ ಬಾನ್ಕ್‌) + ಬಿಲ) 
ಬಾಂಬು. ಬಾಂಬ್‌ (ನಾ). ಫಿರಂಗಿಯಿಂದ ಹೊಡೆಯುವ ಅಥವಾ 
ಕೈಯಿಂಂದ ಎಸೆದು ಸಿಡಿಸುವ ಸಿಡಿವಂದ್ಧಿ ತುಂಬಿದ ಕಬ್ಬಿಣದ 
ಗುಂಡು; ಸ್ಫೋಟಕಗುಂಡು; ಸಿಡಿಗುಂಡು: ಸಿಡಿವ: ಮದ್ದಿನುಂಡೆ 
ಯಂತೆ, ಹಾರಲಿಹ ಫಿರಂಗಿಯಂತೆ, ಒಡೆಯುಲಿರುವ ಬಾಂಬಿನಂತೆ, ಎಪ್ಲ 
ಸಿದ್ಧವಾಗುತಿರುವುದು (ಶಾಂತೂ" ೩೪-೨೨); 
ಬಾಂಬಿನ ದಾಳಿಗೆ ಊರು ತುತ್ತಾಯಿತು (ಕಂಠ್ರರೀ. ೪-೩). ಬಾಂಬ್‌ : 
“ಶಿಜಯ . . - ಬಾಂಬ್‌ ತಯಾರಿಕೆಯಲ್ಲಿ ನಿರತನಾಗುತ್ತಿದ್ದ (ಆತ್ಮಾರ್ಕ. ೦) - 
[+ ಇಂ. ಇಂ) 
ಬಾಂಬೆಣ್‌ (ನಾ). ಸ್ವರ್ಗದ ಹೆಣ್ಣು ; ದೇವತೆ; ಅಪ್ಸರೆ 
ಬಾಂಬೆಂಡಿರ್‌ -ಅಪ್ಸರೆಯರು : ಅಡರ್ವರ್ತಾಂ ಮೇರುಶೃಂಗಕ್ಕರಿ 
ಗಳಡರೆ ನೀಂ ತನ್ಮಹಾದುರ್ಗಮಂ . . . ಪಿಡಿವರ್ಬಾಂಬೆಂಡಿರಂ ತಾಂ 
ಪಿಡಿಯೆ ಜಡಿದು ತತೃನ್ಮಕಾರತ್ನಮಂ ನೀಂ (ಅಶ್ರತಿ. ೭೪-6೨). 
[ಬಾಂ( (ಇ ಬಾನ್ಕ್‌) + ಪೆಣ್‌) 
ಬಾಂಬೊಚ್ಚ (ನಾ). ಆಕಾಶದ ನದಿ : ದೇವಗಂಗೆ :' ಅವುಗಳೆಲ್ಲ ಭೂ, 
ಸ್ವಾಭಾವ್ಯಂಗೊಂಡ ಬಾಂಬೊಚ್ಚದ ನೀರ್ವನಿಗಳವೊಲ್‌ ಮಾನುಷ 
ಚಾರಿತ್ರಗಂಧಮಂ ತಾಳ್ದಿದುವು (6ರ್ಳುಕ- ೨-೦೬). 
ಬಾಂಬೊಚ್ಚದಲೆಯ ತಲೆಯಲ್ಲಿ ಗಂಗೆಯನ್ನು ಧರಿಸಿದವನು ; 
ಶಿವ; “ ಬಾಂಬೊಚ್ಚದಲೆಯಂ . . . ಕಿಡಿಗಣ್ಣನು ” (ಕರ್ಮಕ್ಕೆ: ೪): 
ಕೆಂಗಿಡಿಗಣ್ಣ ಬ.ಂಬೊಚ್ಚದಲೆಯ ಏರಿದಿನಿವ £ ಮೊ ಡೆಯ ಮಿಡ ನಿರಂಜನ 
40 ಲಿಂಗ (88ಸೋಪು- ೦೩-೦) ; ಬಾಂಬೊಚ್ಚಂ ತಲೆಯೊಳ್‌ ಆವಂಗೆ ಆತಂ 
ಬಾಂಬೊಚ್ಚದಲೆಯಂ (ಕಠ್ಮಾನನಂ. ೩೦೦ ಶ್ರಯೋ) * 
[ಬಾಂ9`ಒ (--ಬಾನ್ಕ್‌) 4 ಪೊಚ್ಚೈ) 
ಬಾಂಬೊಳಲ್‌ `ಬಾಂಬೊಟಿಲಿ್‌' ನೋ. 
ಬಾಂಬೊಳಲ (ನಾ). ಆಕಾಶದಲ್ಲಿ ಕಟ್ಟಿದ ಪಟ್ಟಣಕ್ಕೆ ಸೇರಿದವನು. 
ಬಾಂಬೊಳಲರ್‌ « ಆಕಾಶನಲ್ಲಿ ಕಟ್ಟಿ ದ ಮೂರು ಪಟ್ಟಣಗಳಿಗೆ 
ಸೇರಿದ ವಿದ್ಯುನ್ಮಾ ಲಿ, ಕಮಲಾಕ್ಷ, ತಾರಕಾಕ್ಷರೆಂಬ ಮೂರು ಜನ 


45 


ಜಬಾಂಬೊಳೆ 


ತ್ಯ : ಮೂಜಗ ಬಾಂಬೊಳಲರ ಮೊಗ್ಗರಮಂ ಮಗ್ಗಿ ಸಿದು೦ಗಣ್ಣಂ 
ಬಗ್ಗಂ ಕುಡುಗೆಮಗೆ (ಉರ್ಕದೇ: ೪-೪೬). 
[ಬಾಂಬೊಳಲ್‌ (ನಬಾಂಬೊಲಲ್‌) 4+ ಅ) 
ಬಾಂಬೊಳೆ "'ಬಾಂಬೊಟ್‌'" ನೋ. 
ಬಾಂಬೊಟಲ್‌, ಬಾಂಬೊಳಲ್‌ (ನಾ). ೧. ಸ್ವರ್ಗದ ಪಟ್ಟಣ : 
ಅಮರಾವತಿ : “ಬಾಂಬೊಟಿಲ್ಮರ' .ಪರಾ. ೨. ಆಕಾಶದಲ್ಲಿ ಕಟ್ಟಿದ 


ಪಟ್ಟಣ; ತ್ರಿಪುರ; p ತಾರಕಾಸುರನ ಮಕ್ಕಳಾದ ಮೂರು ಜನ 
ದೈತ್ಯರಂ ಕಟ್ಟಿ | ಕೊಂಡ ವನೂರಂ ಪಟ್ಟಣಗಳು. ಆಕಾಶದಲ್ಲಿ 


ವಿದ್ಯೂನ್ಮಾಲಿಯಂ ಕಬ್ಬಿಣದ ಪಟ್ಟಣ. ಅದಕ್ಕೂ ವೆಂಲೆ ಅಂತರಿಕ್ಷದಲ್ಲಿ 
ಕಮಲೂಕ್ಷನ ಬೆಳ್ಳಿ ಪಟ್ಟಣ. ಅದಕ್ಕೂ ಮೇಲೆ ತಾರಕೂಕ್ಷನ ಚಿನ್ನದ 
ಪಟ ಕಣ : ಬಂಂಬೊಟಲನುರ್ಕಿಂ ಮೂಡುಿಮಂ ಸುಟ್ಟಿ (ಕಲ್ಮಿಕಾ. ೦೩೮): 
ಬಾಂಬೊಬಲ ರಕ್ಕಸರಂ ಗಾಜ:ಗಿದಿಸಿದ ತನ್ನೊಂದಧಟೆಂದಣುಎನನಿದಿರ್ಚಿದ: 
ಫಣಿಭೂಷಂ (ಉನೂಕ್ಕ. ೧೩೨-೨): ಬಾಂಬೊಳಲ್‌ : 'ಬಾಂಬೊಳಲ: 
ಪರಾ. (ಬಾ (ಎಬಾನ್ಸ್‌) + ಪೊಟಲ್‌) 

ಬಾಂಬೊಟಲುರಿಕ (ನಾ). ಆಕಾಶದ (ಮೂರು) ಪಟ್ಟಣಗಳನ್ನು 
ಸುಟ್ಟ ಶವನು; ಶಿವ : *ಬಾಂಬೊಟಲುರಿಕಂ. ದೇಸಿಗಂ, ಗಂದರಗಿವಿಯಂ. 
ಬೆಳ್ಳೆಡಿ.. . ಅಯ್ಕೊಗಂ-ಈ ೩೩ ಈಶ್ವರಂಗೆ ವೆಸರ್‌'' (ಕಠಸಾ- ೪೬-೦): 
“*ಬಾಂಬೊಲಲುರಿಕಂ ಶಿಸುಳಿ ಕಂದುಗೊರಲಂ ಗೊರವಂ'`' 

[ಬಾಂಬೊಟಲ್‌ + ಉರಿಕ] 

ಬಾಂಬೊಟಲ್ಮರ (ನಾ). ದೇವಲೋಕದಲ್ಲಿರುವ ಮರ ; ಸ್ವರ್ಗದ 
ವೃಕ್ಷ: ಕಲ್ಪವೃಕ್ಷ: ಪೂತೆಸೆವ ಬಾಂಬೊಬಲ್ಮರನಂ ದೊರೆಗೊಂಬ 
ಮೆಲ್ಲಡಿಗಳಂ (ಶಳವಂ. ೩೪-೭). [ಬಾಂಬೊಬಲ್‌ + ಮರ,] 

ಬಾಂಬೊಟಕಿ, ಬುಂಬೊಳೆ (ನಾ). ೨ ಬಾಂಬೊಚ್ಚ : '`ಬಾಂಬೊಟಕಿಯೆನೆ 
ಮಂದಾಕಿನಿ” (ಕತುನಿ. 00) ; ಬಾನೊಳ್‌ ಪೊಟ್‌, ಬಾಂಬೆಬಿಕೆ (ಕಪ್ತಾನ. 
«೦8೩ ವ್ಯಾಲ್ಶ್ಯಾ) ನ ಮೊಸಳಿ ಮುಂಸುಂಕದಚ್ಚ ಪೊಸಬಾಂಬೊಟಕಿಯಿಂ 
ಬೊನಲೊರ್ಮೆ ಕೂರ್ನೊಣಂ ಮುಸುಜದ ಜೇನ ಪುಟ್ಟಿ ಮೊನೆಐುಿಳಿ 
ನೇದಗೆ .. . ಮಾಮಸಗಿತೊ ಗಂಡುಮೋಳಿಗರ ಕೈಬೆಮರ್ವೊಂದವ 
ಸೂಳೆಮೇಳಮೋಂ (8ಕ0- ೩-೦೩8). ಬಾಂಬೊಳೆ : ''ನಾಕನದಿಗಕ್ಕು 
ಬಾಂಬೊಳೆಯೆಂದು'" (ಕಕರ- ೭೭); ಬಾಂಬೊಳೆಯೊಳ್‌ ಸುರಗಿರಿಗೆ ಪರಿದು 


(ಕವಿಂ. ೦೩). 


ಜಿನಬಿಂಬಕ್ಕೆ ಅಗಿ (ಆಯಕಾ. ೦೩-೨೩); ಇಳೆಯನೀರಡಿ ಮಾಡಿದ ಪಾದ ಜತನ|, 


ಬಾಂಬೊಳೆಯ ಪರಿಸಿದಂಫ್ರ ಜತನೆ (ಮೋಹತ. ೦೪-೦೯): 
ಬಾಂಬೊಳೆದಲೆಯ ಇ ತಲೆಯಲ್ಲಿ ಗಂಗೆಯನ್ನು ಧರಿಸಿದವನು : 

ಶಿವ : ಛಳಿವೆಟ್ಟನಣುಗಿಯಾಣ್ಮಾರುಮೊಗನೈಯ ಬಾಂಬೊಳೆದಲೆಯ . .. 
ಪೊರೆಗೆಮ್ಮನು (ನವಮೋ. ೩೨-೦). [ಬಾಲ್ಯ (ಬಾನ) + ಪೊಟಕಿ] 

ಬಾಂಬೋಳ “ಬೊಂಬಾಳ್ಳ' ನೋ. 

ಬಾಕ, - ಬಕ್ಕ, (ಪ್ರ). (ಅತಿಯಾಗಿ ತಿನ್ನುವವನು ಎಂಬರ್ಥದಲ್ಲಿ 
ಸೇರುವ) ಒಂದು ತದ್ದಿತಪ್ರತ್ಯಯಂ : *ಹೊಟ್ಟೆಬಾಕ' ಪರಾ. 
ಬಕ್ಕ, : "ಕೂಳ್ಬಕ್ಕ'. `ತಿನಿಸುಬಕ್ಕ' ಪರಾ. 

ಬಾಕತನ (ನಾ). ಹೊಟ್ಟೆಬಾಕತನ ; ತಿನಿಸುಬಕ್ಕತನ ; ಉಪ್ಪುನೀರಂ 
ದಿನಂಪ್ರತಿ ಬಾ(ಶಾಕಾಂ- ಚಿಂ, ಪಾ]ಕತನದಿಂದ ತಪ್ಪದೇ ಹಿ:ರಿದಾ ತಲೆ 
ಬಿಗುಡು ಗಗನದೊಳಗೊಪ್ಪದಿಂ ಪರಿವ ದೇವಾಪಗೆಯ ಮಧುರತರವಾರಿಯ 
ಹೀರಿಹೀರಿ ಚಪ್ಪರಿಸಿದಲ್ಲದೇ ಹೋಗದು (ಸಮ್ಮೇ, 0೨೨೯). ಐ ಇದು 
ಒಂದಂ ಅಪರೂಪದ ಶಬ್ದ. " ಹೊಟ್ಟೆಬಾಕ್ತ? 
ರೂಪವಾಗಿ " ಬಾಕ ' ಎಂದು ಬಳಕೆಯಾಗಿರುವ 
ನಮಗೆ ದೊರೆತಿಲ್ಲ. ಆದರೆ ಇಲ್ಲಿ. "-ಬಾಕ' ಮತ್ರ 
ಎಂಬ ಎರಡು ಪ್ರತ್ಯಯಗಳಂ ಸೇರಿ ನಾಮಪದವಾಗಿರುವುದನು 


ಮಿ 
ಪ್ರಯೋಗಗಳು 
೨ 


"ತನ 


ಬಂದರ ಸಂಕಿಪ್ತ. 


೬೩೫೪ 


ಲಾ 


ಬಾಕುಳಿಕ 


ಗಮನಿಸಬಹುದು. 
ಬಾಕಯ್ತ (ನಾ). ಒಬ್ಬಾತನ ಹೆಸರು: ಬಾಕಯ್ಯ ತುಜುಗೊಳೊಳ್‌ 
ಸ್ವರ್ಗ್ಗಸ್ಥೃನಾದಂ (ಎಳ. x1, ಹೊಳಲ್ಮೆ. 6-೫; 
[ ಬಾಕ್ಸ | ಅಯ್ಯ ] 
ಬಾಕಿ (ಗಂ). ೧. ಇತರ: ಬೇರೆಯಂ : ಉಳಿದ : ಭಿಸಿ ಹೆಂ 
ಬಃಕಿ ತುಕದ ತುಪ (ಎಕ. ೪11. ಶಿವಮೊ. ೧೦೭-೦೭: 1670) ; ಬಾಕಿ ಎರಡು 
ಪಾಠದ ಹಣನನ್ನೂ ಸಹ ಅವರ ಮನೆಗಳಲ್ಲಿ ಎಂದು ಕೊಡು 
ತ್ತಾರೆಯೋ ! (ಕಂಸ. ೨೧), (ನಾ). ಪಿ. ಉಳಿದುದು ; ಮಿಕ್ಕಿದುದಂ; 
ಶಿಲ್ಕು : ಇದರೊಳೆಮುಗತ್ಮಧಿಕಬಲ ಬಂದೊದಗುವುದುಯಿನ್ನುಳಿವ ಬಾಕಿ 
ಯನದನು ಕೈಕೊಳ್ಳೆಯ್ಕ (8ನರಾ: ೩೮-೫೦); ಸರಿ! ಇನ್ನದೊಂದೇ ಬಾಕಿ! 
(ಕ0ಳಕೂ. ಆ) ; ಈ ಬುಕಿಯದಷ್ಟೂ ನಾವು ತೆಗೆದುಕೊಳ್ಳೋಣ (ನರರಾ. ೬. 
೩೨೪). ೩. ಶೀರಿಸಬೇಕಾದ ಹಣ; ಸಾಲ ; ಏನಾದರೊಂದು ಬಾಕಿಗಾಗಿ 
ಯಾರಾದ ರೊಬ್ಬರು ಕಾಡಿದರೆ ಹೆಚ್ಚಾಗಿ ನೆರವಿಗೆ ಬರುತ್ತಿದ್ದುದು 
ಮಾಲಶಿಯೆ (ವಾತ್ಮಲ್ಮ : ೩೦). 
ಬಾಕಿ ಉಳಿಸು ಎ೧. ಯಾವುದಾದರೊಂದು ಕೆಲಸವನ್ನು ಪೂರ್ತಿ 
ಮಾಡಿ ಮುಗಿಸದಿರು : ಇಂದಿನ ಕೆಲಸವನ್ನು ನಾಳಿಗೆ ಬಾಕಿ ಉಳಿಸ 
ಬಾರದು (ಕೂ). ೨. ಕೊಡಬೇಕಾದ ಹಣವನ್ನು ಪೂರ್ತಿಯಾಗಿ 
ಕೊಡದಿರು: ಈ ತಿಂಗಳು ಬಾಕಿ ಉಳಿಸದೆ ಪೂರ್ತಿಹಣವನ್ನು ಕೊಟ್ಟು 
ಬಿಡುತ್ತೇನೆ (29). ಬಾಕಿ ತೀರು « ಕೊಡಬೇಕಾದ ಹಣ ಸಂದಾಯ 
ವಗು; ಸಾಲ ತೀರಂ : ಬಾಕಿ ತೀರಿದ ಮೇಲೆ ಉಳಿಯುವ ಆಸ್ತಿ ನಮಗೆ 
ಸೇರುತ್ತದೆ (ಶ್ರನಾಇ- ೪೪೦). ಬಾಕಿ ಬೀಳು ಪೂರ್ಣವಾಗ 
ದಿರಂ; ತೀರದಿರು: ತೆತ್ತಷ್ಟೂ ಬಾಕಿ ಬಿದ್ದರೆ ಮತ್ತೇನು 
ಕೊಟ್ಟಾನು 9? (ಗಾರ) ; ಬಾಕಿ ಬಿದ್ದ ಕೆಲಸವನ್ನು ನಾಳೆ ಪೂರೈಸಲೇ 
(ಕೂ9). ಬಾಕಿಮಾತು ಇ ಬೇರೆಯ ಮಾತು: ನೀನು 
ಬಂದದ್ದೇಕೆ ಹೇಳು. ಬಾಕಿಮಾತು ಬೇಡ (ರೂಂ). ಬಾಕಿಯಿರಿಸು ಎ 
ಕೊಡಬೇಕಾದುದರಲ್ಲಿ ಬಾಕಿಯಂನ್ನು ಉಳಿಸಿಕೊಳ್ಳು : ತಿಂಗಳಿ 
ಗೊಮ್ಮೆ ಕೊಡುವ ಹಣದಲ್ಲಿ ಏನೂ ಬಾಕಿಯಿರಿಸಬಾರದು (ಅಸ. ೦೨3). 
[*-ಅರ. ಹಿಂ. ಮರಾ. ಬಾಕೀ) 
ಬಾಕಿದಾರ (ನಾ). ಸಾಲ ತೀರಿಸದೆ ಇರಂವವನಂ ; ಕೊಡಬೇಕಾದ 
ಹಣವನ್ನು ಬಾಕಿ ನಿಲ್ಲಿಸಿ ಕೊಂಡವನು : ಸೀತಾರಾಮನು ಬಾಕಿದಾರ 


[ -ಬಾಕ4 ತನ] 


975). 


ದುಡಿ ತುಕದ 


Ils 


ಬೇಕು 


ರನ್ನೂ ತಿಹಸೀಲ್‌ದಾರರನ್ನೂ ಸೆರಿಯಲ್ಲಿಡಿಸಿದನತಿ (ದಿಂಕಿನು. ೩೦6) ; 
ಪ್ರಂಡರು ಬಾಕಿದಾರರಿಗೆ ಕಂದಾಯ ಪಾವ ಮಾಡದಂತೆ ಚಿತಾವಣೆ 
ಮಾಡುತ್ತಿದ್ದರು (ರಾಜಾನ. ೭೬೨): 


[ಬಾಕಿ -ದಾರ್ಮ. / ಹಿಂ. ಮರಾ. ಬಾಕೀದಾಂ೦"] 
ಬಾಕಿಮಾರು (ನಾ). ಮನೆಯ ಮುಂದುಗಡೆಯಿರುವ ವಿಸ್ತಾರವಾದ 
ಜವಿತಾನಂ : ಬೀಡಿನ ಮುಂದಿನ ಬಾಕಿಮಾರು ಗದ್ದೆ (ಕೋಲತೆ. ೧೬)- 
[.-ತುಳು, ಬಾಕಿಮಾರ್‌, ಬಕರ್‌] 


ಬ 


ಇಕಿಲಿ೨ (ಕ್ರಿ). ಕಿರಂಗತ್ತಿಯಿಂದ ಇರಿ --ಚುಚ್ಚು: ರಿಪೆಭಟರ . . , 
ಬಾತಿಅ್‌ದು ಯಮರಾಜನ ಪುರಕೈದಿಸಿದರ (ಕಂನವಿ- ೦೪-೬೫), 
[ಬಾಕ್ಮು ( ಇ ಬಾಂಕ್ಷು) + ಇಲ್‌] ಕ 
ಬಾಕು, " ಬಾಹ್ಕ್ಮು ' ನೋ 
ಬಾಕ್ಕು " ಬಾಂಕು। ' ನೋ. 
ಬಾಕ್ಕು ' ಬಾಂಕ್ಕು ' ನೋ. 


ಬಂಕುಳ "ಬಾಗುಳ ' ನೋ. 
ಬಾಕುಳಿ " ಬಾಗುಳಿ ' ನೋ. 
ಬಾಕುಳಿಕ (ಗು). ಅತೃಪೇಕ್ಷೆಯಿಂದ ಕೂಡಿದ ; ಅತ್ಯಾಸೆಯ : 


ಬಾಕುಳಿಕತ್ತ 


ಶಿವನ ನೆನೆಯದು ಲೌಕಿಕವಾರ್ತೆಯುನೆ 


ಸೊರಹ:ತಿರ್ದಪು್ರವ 
ಜಿಹ್ವೆ (ಕಂಕಳು: ೦). (ಬಾಕುಳಿ (ಆ ದಿಗುಳಿ) | ?] 

ದಿಂದ ಆಚರಣೆ ಇತ್ಯಾದಿ (ಏಸಾಸುಂ. ೪ ಸೂತನೆ), [( ಬಾಕುಳಿಕ- ಎಚ 
ಬಾಕುಳಿಗ (ನಾ). ಅಧಿಕವಾಗಿ ಆಸೆಪಡುವವನು, - ಅಪೇಕ್ಷಿಸ 


5 
ವವನಂ : ತೋಕಿದರು ತೂಆಂಬ ಬೊಬ್ಬೆಯ ಬಾತುಳಿಗರೊಳಹೊಕ್ಕು 
(ತೂರರಾ. ೩-೩-೧೦). [ಬಕುಳಿ( ಆಬಾಗುಳಿ) ಇ ಗೃ] 
ಬಾಕುಳಿಗಣ್‌ (ನಾ). ಅತ್ಯಾಸೆಯಿಂದ ಕೂಡಿದ ಕಣ್ಣು ; ವಿಷಯಾ 

ತುರವಾದ ಕಣ್ಣು : ನಿಟ್ಟಿಪ ಬಾಕುಳಿಗಣ್ಣಳ್‌ ರುಚಿಯೊಡವುಟ್ಟಿದ 

ಕಾತರದಿಂ . . . ಮನಮುಟ್ಟಿ ಕರಂ ಕೂದಿದರಂಗಭವ ಮಿಗೆ ಮೆಚ್ಚುವ 

ತೆಜದಿ (ಇಯಳಾ- ೨-೬೩). [ಬಾಕುಳಿ( ಇಬಾಗುಳಿ) --ಕಣ] 
ಬಾಕುಳಿಗತನ (ನಾ). ಅತ್ಯಾಸೆ ; ಲೋಭ : ಸುರಾಸುರರ್ಜಲಧಿಯಂ ಕಡೆಯ 

ಲತ್ಮಲಘುಸದ್ವಸ್ಹುಗಳ್ಳೆರೆ ಮತ್ತೆ ಮತ್ತೆ ಬುಕುಳಿಗತನದಿಂ ವಂಥನಿಸಲ್ವಿ ಷ 

ವನುಗುಳಿ . . . ತದ್ಗರಳೆವನಗಜ; ವರಂ ಗಳದಲ್ಲಿ ಧರಿಸಿದಂ (ಶಾಸೋಪಫು. 

00-೬6). 'ಬಾಕುಳಿಗ-- - 2ನ] 
ಬಾಕುಳಿಗೊಳ್‌ (ಕ್ರಿ). ಅಧಿಕವಾಗಿ ಆಸೆಪಡು.-ಬಯಸಂ : ಹೆಣ್ಣೆಂಬ 

ವಾರ್ತೆಯ ಕೇಳಿ ಕಾಮಂಕರೆದೆ ಹಣ್ಣಾಗಿ ಬಾಕುಳಿಗೊಂಡು ಹಣ್ಣುಳ್ಳ 

ಮರಕೆ ಹಕ್ಕಿ ಗಳೋಡಿ ಬಹ ಮೋಡಿ ಹಣ್ಣಿ ಕೂಡಿದರು (ಛರತ. 
(ಬಾಣಂಳಿ( ಇಬಾಗುಳಿ) 4 ಕೊಳ) 

ಬಾಕುಳಿತನ (ನಾ). *ಬಾಕುಳಿಗತನ ; ಬಾಕುಳಿತನದಿಂ ಬಳಸಿ ನಿರೀಕ್ಷಿಪ 
ಶಾಕಿನಿ ಡಾಕಿನಿ ಭೂತಪ್ರೆ:ತಾನೀಕದ ಕಣ್ಣೇಲಂದಿನಿವಿರಿದುಂ ತಿಂದಿನಿ 
ಸಳ್ಳಿಸದೆ ಓಕರಿಸುವ ಬೇತಾಳನ ಬಾಯಿಂದಾ ಕರುಳೋನದೆ ಸುರಿದುದು 
(ಹುಳಾ. ೭-೩೨): ಬಾಗಿಲ್ಲಾಯ್ವುದಿದಯ್ಕಗಳೋಜೆಯೆ ಯನಿಬಲಿಯುಣ್ಭ್ಬ 
ನೊಡನೆ ಬಾಕುಳಿತನದಿಂ ಕಯ್ಕಾಂತಾಂತದ ಸರಿಯದೆ ಸುಅ`ಪುದಿದಯ್ಯ 
ಗಳೇಳ್ಲೆಯೆ  (ಉರ್ಕರೇ. 8-೩3). [ಬಾಕುಳಿ (ಆ ಬಾಗುಳಿ) 4 - ತನ) 

ಬಾಕುಳಿವಾತು (ನಾ). ಅಧಿಕವಾದ ಆಸೆಯನ್ನೂ ಹುಟ್ಟಿಸುವ ನುಡಿ: 
ಅತ್ಯಪೇಕ್ಷೆಯ ಮಾತು : ಬೇಕಾದಷ್ಟು ಸೆಳೆದುಕೊಂಡು ದೊರೆಯೊಳು 

ಬಾಕುಳಿವಾರ ಗಂಟಿಕ್ಕಿ (ಶ್ಮಾನತ- ೩೦-೦೪೪). 

(ಬಾಕುಳಿ (ವ ಬಾಗುಳಿ) 4 ಮಾತು] 
ಬಾಕುಳೆ (ನಾ). ಅಧಿಕವಾದ ಆಸೆಯುಳ್ಳವಳು; ಅತ್ಯಪೇಕ್ಷೆಯಂಳ್ಳ 
ವಳು : ಬಾಕುಳೆಯರ ಬಾಯ್ಕಡಿವಡೆದ ಸೆಳೆದು ಬದ್ದೆ ಯರುಡಿಸಿದೊಡುಡ 

ಕಲ್ತ ಕೊವರನಭಿನವಮದನಂ (ಅನಂಳ್ಯ. ೦-೩೮). 

[ಬಾಕುಳ (ಎ ಬಾಗುಳಿ) + - ಎ್ಯ) 
ಬಾಗ್‌ (ನಾ). ತೋಟ; ಉದ್ಯಾನ : "ಲಲ್‌ಬಾಗ"' ಪರಾ- 
[.- ಪಾರ. ಬಾಘ್‌; ಆರ. ಹಿಂ. ಮರಾ. ಬಾಗ್‌] 

ಬಾಗ, ಬಾಗ್ಕೆ (ನಾ). ಪಾಲು ; ಭಾಗ : ಭಾಗಂ._ಬಾನಂ; ಭಾಡಂ_ 
ಬಾಡಂ (ಕಮದ .ಮ- ೨೬೪ ಪ್ರಯೋ). ಕಡಿವಾಗ' ಪರಾ. ಬಾಗೆ : 
ಅಷ್ಟಮಾಭಾಗೆಯೊಳಸಿವೂೊಂದು. ಬಾಗೆಯಂ ಕೊಟ್ಟು (ನೋಂರಿಕ- 
“ಭಾಗೆ' ಪರಾ. [5 ಸಂ. ಭಾಗ] 

ಬಾಗಡ. ಬಾಗಡಗೆ (ನಾ). ಒಂದು ಪ್ರಾಂತ್ಯದ ಹೆಸರು ; ಐ ಈಗಿನ 40 
ಬಿಜಂಪುರಜಿಲ್ಲೆಯ ಬಾಗಲಕೋಟೆಗೆ ಹಿಂದೆ ಇದ್ದ ಹೆಸರಂ : 


೫೩-೦೬) 


26 


85 


೬-೭). 


ಶ್ರೀಮತ್ತೆರ್ಮಾನಡಿಗಳ್‌. . . ಕಿಸುಕುಡೆಟ್ಬ ತ್ತುಮಂ [ಬಾಗಡೆ]ಟ್ಟತ್ತುಮುಂ 
ನಿರನಕುಳಮಾಳುತ್ತಿರೆ ( 393. ೫x1 - 1. ೪07೯; 969)- ಬಾಗಡಗೆ : 


ವಾಗಡಗಾ ರಂಜಪಡ್ಡೆ 


ಜ ತ್ತರತಃ ಭೋಗಗಾವುಣ್ಣ ಬಳಮಧ್ಯೇ ನಿವತ್ತ (೯) 
ವಾನಂ ತ್ರಿಂಶತು 


ಣ 
ಕಿಸುಕಾಡೆಬ್ಬತ್ತುಂ ಬಾಗಡಗೆಯೆಚ್ಚಿ ತತ್ತಿ ೦ (ಇಅ. 1x. ೪6-೨೨ ; 


+ 


2049) ; 


ವಿಷ್ಣುದೇವಾಯನಿವೇದಿತ೦ (ಸ%ಇಇ. ೫131. 68-೨೨ ; | 46 


ಬಾಗಾಯತೆ 


110): ಅಲಯಿನ್ನೆ ಬಾಗಡಗೆಯ ರುದ್ರನಾದರದೆ ವತಾಡಿಸಿದಂ ವಿಳಸತ್‌ 

ಪ್ರಶಿಷ್ಠೆಯಂ (ಎಳ. 1. ೨೩೪. 6೨; ಸು. 2180) - [?] 

ಬಾಗಡಗೆ " ಬಾಗಡ ' ನೋ. 

ಬಾಗಡೋರು (ನಾ)- ಕುದುರೆಯ ಲಗಾಮಿಗೆ ಜೋಡಿಸಿದ ಹಗ್ಗ ; 
ವಾಘೆ : ಕಂದುರೆ ಇಳಿದು ಚಿಕ್ಕ ಮರಕ್ಕೆ ಬಾಗಡೋರು ಹಗ್ಗದಿಂದ 
ಕಟ್ಟಿಹಾಕಿ ಅಲ್ಲಿ ಒಂದು ಕಂಭಕ್ಕೆ ಬಾಗಡೋರು 

ಬಿಗಿದು ಆಚೆಗೆ ಹೊರಟು ಹೋದರೆ) (ಮುಶುಗ. ೧೪೩) - 

[«- ಹಿಂ. ಬಾಗಡೋರ್‌] 

ಬಾಗಧೂಪ (ನಾ). ಗುಗ್ಗುಳದ ಮರ ; ಮಡ್ಡಿಮರ : ಗುಗ್ಗುಳಧೂಪ, 
ಮಂಡಧೂಪ, ಮಡ್ಡಿಧೂಪ, ಬಾಗಧೂಪ (ನ್ಮೆಕಿಗ. ೪-೩೯): 

[ಬಾಗ್ಯ 4 ಧೂಪ] 

ಬಾಗರಣ (ನೂ). ವ್ಯಾಕರಣ : ಬಾಗರಣಂ ವ್ಯಾಕರಣ೦ (ಕರ್ಮಾನು. ೪೦೪ 
ವಾಲಾ): (ಆ ಪ್ರಾ. ವಾಗರಣ. /ಸಂ. ವ್ಯಾಕರಣ) 

ಬಾಗರಣಿಗ (ನಾ). ವ್ಯಾಕರಣಕಾರ ; ವೈಯಾಕರಣಿ : ಜೋಯಿಸಮ 
ನಜ್‌ವನೋದುವಂ ಮೇಣ್‌, ಜೋಯಿಸಿಗಂ ಏವಂ ಗಣಿದಿಗಂ . . 
ಶಾಸ್ತ್ರಿಗಂ ಬಾಗರಣಿಗಂ (ಕಶ್ಮಾಶು.- ೪೦೮ ಸ್ತಯೋ). [ಬಾಗರಣ + - ಇಗ) 

ಬಾಗವತ್ತ (ನಾ). ಯಕ್ಷಗಾನ, ಬಯಲಾಟ ಮೊದಲಾದುವುಗಳನ್ನು 
ಕಲಿಸುವ ಗುರು; ಭಾಗವತ : ಶಾಸನವಂ ಬರೆದಾತಂ ಬಃಗವತ್ತ 
ಬೀರಮರಸರ್ಗ್ಗಂ ಗೌರಬೆಗಂ ಹುಟ್ಟಿದ ಸರಸ್ವತೀಪ್ರಿಯಪುತ್ರ ಹಂದಲ 
ಕೆರೆಯ ಸೇನಬೋವ ಮಲಯ (ಎಳ. ೫೪3, ತಕ್ಕನಾ. ೬೩-೩೧; 1224). 

[ ಸಂ. ಭಾಗವತ ] 

ಬಾಗವಸ (ನಾ). ಧನುರ್ವಿದೈಯಲ್ಲಿ ಒಂದು ಪ್ರಕಾರ (?) : ನ್ಯಾಯ 
ಪುರುಷಸಂತಾನಮಾನಸಂಸ್ಕ್ಥಾನಂ ಬಿಲ್ಮುಟ್ಟೆ ಲಕ್ಷಿಣಯೋಪೇತಂ ಬಗೆ ಬಾಗ 
ವಸಮೆಂಬಿವನಜ*ದು ಧನುರ್ವಿದೈೆಯೇ ರೂಪಗೊಂಡಂತಿರ್ವರುಂ ಕಾದೆ 
(ಶಾಂತಿಫು. ೪-೪೫ ಪ)- 121) 

ಬೂಗವಳಿ (ನಾ). ಪಾಲು; ಭಾಗ : ತುರುಬಿನ ತಂಮನಾಯಕನ ಬಾಗವಳಿ 
ಹಳೆಹರವರಿ ಕೋಣಕಾರು ಅಂತುಯಿವಕೆ ಗೇಣಿ ೧೪೦ (೪3.1. 8೦-೨೦; 
1482 9). “"ಭಾಗಾವಳಿ' ಪರಾ. [ಬಂಗ 4 - ವಳ್ಳಿ) 

ಬಾಗವಾನ (ನಾ). ತೋಟವನ್ನು ನೋಡಿಕೊಳ್ಳುವವನು ; ತೋಟಗಾರ : 
ಸೀತಾಫಲಗಳು ತುಟ್ಟಿಯಾದ ಕಾರಣವೇನೆಂದು ಒಬ್ಬ ಬಾಗವಾನನನ್ನು 
ಕೇಳಿದನು (ಮಂಂಂಖ. 8-3೬೩) ; ಬಾಗವಾನರ ಮಕ್ಕಳಿಂದ ಕಾಯಿಪಲ್ಕ 
ಗಳನ್ನು ತೆಗೆದುಕೊಂಡು ತೃಪ್ತರಾಗುತ್ತಿದ್ದರು (ಕಂಗರೋ. 30); ಜ ಹಣ್ಣು 
ಗಳಿಲ್ಲ ನಮಗೆ ಬರುವಂತಿಲ್ಲ ಅಣ್ಣ, ಅವುಗಳನ್ನು ಬಾಗವಾನರಿಗೆ. . . . 
ಮಾರಿ ಬಿಟ್ಟಿದ್ದೇನೆ (ಹಲಂ- 0೨೪). 

[ ಆ ಪಾರ, ಬಾಘವಾನ್‌ ; ಹಿಂ. ಮರಾ. ಬ.ಗವಾನ್‌ ] 

ಬಾಗಾದಿ (ನಾ). (ಅವಿಭಕ್ತಕುಟಂಂಬದ) ಆಸ್ತಿಯ ಪಾಲಿಗೆ ಹಕ್ಕುಳ್ಳ 
ವನು : ದಾಯಾದಿ : ಬಾಣಂತಿ ಮನೆ ಮುಂದೆ ಹೋಗಿ ಬಾ ಅಣ್ಣಯ್ಯ 
» * - ನಿನ ಕಂಡು ಬಾಗಾದಿ ಬಾಯ ಬಿಡುವಾಳು (ಹರಾ. ೬೬); ಬಾಗಾದಿ 
ಮಂದಿ ನೀ, ಹ್ಯಾಗಾದಿ ನನ ಮಗನ ಬಾಗಾದಿ ಕೇಳಿ ಹಾಸರತು 
ಜನದಾಗ ಮೂಗ ಮುಂದಾಡಿ ನಗತಾಳ . . . ಬಾಗಾದಿ ಮನಿ ಮುಂದ 
ಹ್ಮಾಂಗ್ಡಾಯ್ದೆ ನನ ಮಗನ ಚೌರಿ ಚಿತ್ತರಕಿ ನೆರಳೀಲೆ ಬರುವಾಗ: ಬಾಗಾದಿ 
ವಾರಿ ತಳ್ಳಾಕೊ (ಕನ್ನಕಾ: ೦೦೨): "ಭಾಗಾದಿ' ಪರಾ. 

[೯ ಸಂ. ಭಾಗಾದಿರ ?) 

ಬಾಗಾಯತ,- ಬಾಗಾಯಿತಿ. ಬಾಗಾಯಿತಂ: ಬಾಗಾಯಂ್ರ (ನಾ). 
ತೆಂಗು, ಅಡಿಕೆ ಮೊದಲಾದುವುಗಳನ್ನು ಬೆಳೆಯುವ ನೀರಾವರಿ 
ಭೂಮು ; ತೋಟಪಟ್ಟಿ ಜವಿನಾನು : ಬಾಗಾಯತ ಭೂಮಿ ಇದ್ದೆ ವರಿಗೆ 


(ಕಘಾಮಂ. 1%, av): 
ಹಗ್ಗದಿಂದ ಅವನನ್ನು 


ಜಾಗಾಯಿತಿ 


ಯಾವ ಕಾಲವಾದರೂ ಬರಗಾಲವೆ ಇಲ್ಲ (ಕೃಏಶ್ರ- ೦೬೬)- 

" ಬಾಗಾಯಿತಿ ; ಹೆಣ್ಣನ್ನು ಗಂಟು ಹಾಕಿಕೊಳ್ಳೋದು, ಒಂದು ಬಾಗಾಯಿತಿ 
ಜಮಾನಿನ ಖರೀದಿ ಮಾಡಿದ ಹಾಂಗ (ಕಕ್ತಠ್ಕ. 6). ಬಾಗಾಯಿತು : 
ಜಲಾಧಾರದಂದ ಕಬ್ಬು, ತೆಂಗು, ಅಡಿಕೆ, ವೀಳ್ಯದೆಲೆ ಮುಂತಾದ ಬೆಳಿ 
ತೆಗೆಯುವಂತಾ ಭೂಮಿಯನ್ನು ಬಾಗಾಯಿತುಯೆಂದು ಹೇಳುವುದು 
(ಕೂಲ. ೩೩) ; ಮತ್ತೊಂದು ಜಾತಿಯ ಪೈರಿಗೆ ವರ್ಷವೆಲ್ಲಾ ನೀರು 
ಅಷ್ಟೋ ಇಷ್ಟೋ ಬೇಕಾಗುತ್ತದೆ. ಇದನ್ನು ತೋಟದ ಪೈರು ಅಥವಾ 
ಬಾಗಾಯಿಂತು ಎನ್ನುತ್ತಾರೆ (ಕಿಲ್ಮಶಾ- ೩೬೪), ಬಾಗಾಯ್ತು : ತರಿ 
ಬರಿದಾಯ್ತು, ಖುಷ್ಕಿ ಶುಷ್ಕವಾಯತ್ತಿ, ಬಾಗಾಯ್ದು, ಹೋಗಾಯ್ತು 
(ಗಾರ). [+ ಹಿಂ. ಬಾಗಾತೀ ; ಮರಾ. ಬಾಗಾಈತ", ಬಾಗಾಯತ್‌] 

ಬಾಗಾಯಿತಿ “ ಬಾಗಾಯಂತ ' ನೋ. 

ಬಾಗಾಯಿತು " ಬಾಗಾಯತ ' ನೋ. 

ಬಾಗಾಯ್ತು " ಬಾಗಾಯತ ' ನೋ. 

ಬಾಗಾರ " ಭಾಗಾಹಾರ ' ನೋ. 

ಬಾಗಿ, ` ಬಾಗೆ, ' ನೋ, 

ಬಾಗ್ಮಿ ` ಬಾಗ್ಕು ' ನೋ. 

ಬಾಗಿನ ` ಬಾಯನ ' ನೋ. 

ಬಾಗಿನಕೊಡು " ಬಾಯಿನಂಗೊಡು ` ನೋ. 

ಬಾಗಿನಾಡು (ನಾ). ಒಂದು ನಾಡಿನ ಹೆಸರು: 
ಬಾಗಿನಾಡೆಟ್ಬಿತ್ತುವಂ  ಬೂತುಗಂಗೆ ಕನ್ನರದೇವಂ 
(ಎಳ- 112. ಮಂಡ್ಯ. ೪೦-30; 950). 

ಬಾಗಿಲ್‌, ಬಾಗಿಲ, ಬಾಗಿಲು (ನೂ). ಪ್ರವೇಶಮಾರ್ಗ ; “ದ್ವಾರ : 
“ದ್ವಾಃ, ದ್ವಾರಂ, ವಳಜಂ- ಈ ೩ ಬಾಗಿಲ್‌” (ಪರಾಯ: 3೦-೦೪೩) ; 
ಗುಹೆಯ ಬಾಗಿಲಂ ಪಿರಿದೊಂದು ಸಿಲೆಯಂ ತಂದಿಟ್ಟು ಮುಚ್ಚಿ 
(ನಠ್ಮಾರಾ- 03೨-೨೦) ; ಬಸಂತದೊಳ್‌ ಬಸದಿಯ ಬಾಗಿಲಂ ತೆಆ್‌ದ ಮಾಟಿ 
ಯೊಳಿರ್ದುವು ಮಾವುಗಳ್‌ (ಅ೦ಪು. ೦-೬) ; ಸಮಂತ್ತುಂಗಶಿಖರಂಗಳ್‌ 
ನಾಲ್ಕುಂ ದೆಸೆಯೊಳುವನಾಗಿ ಬಾಗಿಲೊಂದೆಯಾಗಿರ್ಪುದು ಗುಹ್ಮಾಖ್ಯಂ 
(80ಕತಂ. ೨೦೩-೦೪). ಬಾಗಿಲ ; ಕಾದಿ ಹಿರಣ್ಮಕನ ಕರುಳ ಕೊರಳೊಳಗೆ 
ಧರಿಸೇಳು ಕಾಯ್ದೂ ಬಲಿ ಬಾಗಿಲದೊಳು ಭೇದಿಸಿ ಭೂಮಿ 
ತ್ರಿಪಾದೆದಿಂದಳೆಬೇಕು (ಶೃ60ರ, ೩-೦೩೯-೨). ಬಾಗಿಲು : ಆವಾವ 
ಭಾವದಲ್ಲಿ ಮಾಡಿ ಕೂಡಿಹೆವೆಂಬರ ಬಾಗಿಲ ತೋಅಆಯ್ಯ (ಸನ: ೩೬೨) ; 
ಅರಗಿನರಸನ ಬಾಗಿಲಲಿ ದಳ್ಳುರಿಗೆ ತಡವೇ (ಕುಷ್ಕಾರ್ರೋ: 
ತುಂಬಿರುವ ಪಟ್ಟಣಕೊಂಭತ್ತು ಬಾಗಿಲು (ಶ್ರಕಂದ. 9-0೬೨-೦). 

ಬಾಗಿಲ ಕಾ, ಬಾಗಿಲ ಕಾಯ್‌, ಬಾಗಿಲ ಕಾಯು - ೧. ದ್ವಾರಪಾಲಕ 
ನನಗು : ನಿರ್ಜರಪತಿ ವಿಷ್ಣು ಬಾಗಿಲ ಕಾದಿರ್ಪ ಸಜ್ಜನಸಂಪತ್ತು ಬಡವೆ 
(ನೋಶತ. ೩೦-೦೫). ವಿ. 'ಬಿನ್ನಹಮಾಡಿಕೊಳ್ಳಲೆಂದು ಬಾಗಿಲ ಬಳಿ 
ಬಂದು ನಿಂತಿರು : ಹರಿಯಜ ವಮಖನಿಗಳೆಲ್ಲರೂ ನಿಜ ನಿಮ್ಮ ಬಾಗಿಲ 
ಕಾಯ್ದುಹರು (ಸವ. ೭೪೨) ; ಹರಿಯ ಬಾಗಿಲ ಕಾಯ್ದು ಬಲಿ ಭಾಗ್ಯವಂತ 
ನಾದ ಹರನ ಬಾಗಿಲ ಕಾಯ್ದು ಬಾಣನಳಿದ (ಫ್ರಕಂದ. 3೨-೬೩-೧) ; 
ಬಾಗಿಲ ಕಾಯುವರು ಕಡುಮೂರ್ಯರಿಂತಿದ ನಮಗೆ ಮನ್ನಿಪುದು 
(ಸರತ. ೭-೪). ಬಾಗಿಲ ಸೆಜ್ಜೆ ಅಗಸೆಬಾಗಿಲ ಮೇಲಿನ 
ಗೋಪುರ ; ಬಾಗಿಲಂವಾಡ ; ಪಿರಿದಾಗಿ ಬಾಗಿಲ ಸೆಜ್ಜೆಯಭ್ರವ 
ವ್ಯಾಪಿಸಿದುವು. ಶುಭ್ರವಿಡಿದು (ಕಂಠಪಿ. ೬-೦೩) - 
[ದೇ. 8 ತವು. ವಾಯಿಲ್‌ ವಾಯಲ್‌, ವಾಚಲ್‌ ; ಮಲ. 

ವಾಕಿಲ್‌ ; ತುಳು. ಬಾಕಿಲು - ತೆಳು. ವಾಕಿಲಿ ; ಕೋಲಾ. ವಕಲ್‌, 
ನಾಯ್ಕಿ, ವಾಕಲ್‌ ] 


ಕಿಸುಕಾಡೆಬ್ಬಿತ್ತುಂ 
ಮೆಚ್ಚು ಗೊಟ್ಟಂ 


೫-೪೦) ; 


[ ಬಾಗ್ಕಿ (ಆ ಬಾಗೆ) * ನಾಡು] 


೬೩೫೬ 


ಜ್ರ 


ಬಾಗಿಲ್ವಾಡ 


ಬಾಗಿಲ 'ಬಾಗಿಲ್‌' ನೋ. 
ಬಾಗಿಲಾಯ್ತ (ನಾ). ಬಾಗಿಲು ಕಾಯಂವವನು : ದ್ವಾರಪಾಲಕ ; 


ಪಡಿಹಾರ ; ಬಾಗಿಲಾಯ್ತಂ, ಅಚ್ಚುಳಾಯ್ತಂ, ಕಲ್ಲಾಯ್ತಂ 
(ಕರ್ಮಾನತಿ- ೪೨೩ ಪ್ರಯೋ). [ಬಾಗಿಲ್‌ + - ಆಯ್ತು] 

ಬಾಗಿಲು “ಬಾಗಿಲ್‌' ನೋ. 

ಬಾಗಿಲುಗಟ್ಟಳೆ (ನಾ). (ಯಾವುದಾದರೊಂದು ಸಾರ್ವಜನಿಕ 


ಕಾರ್ಯಕ್ಕೆ) ಪ್ರ ತಿಯೊಂದಂ ಮನೆಯವರೂ ಇಂತಿಷ್ಟು (ಹಣವನ್ನು) 
ತೆರಬೇಕೆಂಬ ನಿಯಮ ; ಬೆಳುಗುಳದ ತೀರ್ತ್ವದಲ್ಲಿ ವೈಷ್ಣವ 
ಅಂಗರಕ್ಷೆಗೋಸುಕ ಸಮಸ್ತರಾಜ್ಯದೊಳಗುಳ್ಳಂತಹ ಜೈನರಾ ಬಾಗಿಲು 
ಗಟ್ಟಳಿಯಾಗಿ ಮನೆವಂನೆಗೆ ವರ್ಷಕ್ಕೆ ೧ ಹಣ ಕೊಟ್ಟು . . . ಕೀರ್ತೀಯನೂ 
ಪುಂಣ್ಕವನೂ ಉಪಾರ್ಜ್ಜಿಸಿಕೊಂಬುದು (ಎಕ. 11, ೩೪೫೫-೨೩ : 7368). 
[ಬಾಗಿಲು (ಬಾಗಿಲ್‌) --ಕಟ್ಟಳ್ಳೆ? 

ಬಾಗಿಲುಗಾಹಿ (ನು). ಬಾಗಿಲಾಯ್ತ : ಕೂಡಲ ಸಂಗನ ಶರಣರ 
ಬಾಗಿಲುಗಾಹಿ ನಾನಾಗಿರ್ದು ಕರ್ತರು ಗೃಹಕ್ಕೆ ಬಂದರೆ ಬೇಕು ಬೇಡೆನೆ 
(ನಿಸಹೆ. ೦೦೫-೩೦೪). [ಬಾಗಿಲು («ಎ ಬಾಗಿಲ್‌)--ಕಾಹಿ] 

ಬಾಗಿಲುಜೋಳ (ನಾ). ಪ್ರತಿಯೊಂದು ಮನೆಯವರೂ (ದೇವರ 
ಕಾರ್ಯಕ್ಕಾಗಿ) ಇಂತಿಷ್ಟು ಜೋಳವನ್ನು ಕೊಡಬೇಕೆಂಬ ನಿಯಮ : 
ಸ್ಥಾನಷೂಜೆ ಬೆಳುಗೊಡೆ ಬಾಗಿಲುಜೋಳ ತಳಾಆಗೂಲಿ ಅಸಕನ್ಯಾಯ 
ಎಂತಿನಿತುವಂ ಸರ್ಬ್ಬಮಾನ್ಯವಾಗಿ ಹಡದು ದೇವರ ವಪೂಜಾರಿಗಂ 
£ವಿಲೆಗವಿರಲು ಮ[(ಠ]ವಾಗಿ ಬಿಟ್ಟರು (494. ೫೫, ೦೦೦-೪೪ ; 1166). 

[ಬಂಗಿಲು (<ಬಾಗಿಲ್‌)4 ಜೋಳ] 

ಬಾಗಿಲುತಡೆ 'ಬಾಗಿಲುದಡೆ' ನೋ. 

ಬಾಗಿಲುದಡೆ, ಬಾಗಿಲುತಡೆ (ಕ್ರಿ). (ಮದುವೆಯ ಸಂದರ್ಭದಲ್ಲಿ, 
ವಧೂವರರು ಪರಸ್ಪರ ಹೆಸರಂ ಹೇಳುವವರೆಗೂ ಒಳಗೆ ಬರ 
ದಂತೆ ವರನ ಸಹೋದರಿಯರು) ಬಾಗಿಲಲ್ಲಿ ತಡೆಗಟ್ಟಿ ನಿಲ್ಲಂ; 
ಹಾಗೆ ತಡೆಗಟ್ಟುವ ಶಾಸ್ತ್ರವನ್ನು ಆಚರಿಸಂ : ಕುವರರ ಮದುವೆ 
ಯೊಳ್‌ ಬಾಗಿಲುದಡೆದಾಗ ಕುವರಿಯರ್ಗಿತ್ತ ಭೂತಳವ (ಠಂಶ. ೪೪-೨೪). 
ಬಾಗಿಲುತಡೆ : ಬಾಗಿಲು ತಡೆದ ಅಕ್ಕನನ್ನು ತವ್ಮು ಕೇಳಿಕೊಳ್ಳುತ್ತಾನೆ 
(ಕನ್ನೂರು. ೯6). [ಬಾಗಿಲು (ಬಾಗಿಲ್‌) +ತಡೆ,] 

ಬಾಗಿಲುವಾಡ `ಬಾಗಿಲ್ವಾಡ' ನೋ. 

ಬಾಗಿಲ್ಕೋಲು (ನಾ): ಬಾಗಿಲಿಗೆ ಹಾಕುವ ಅಗುಳಿ : ಭೂರಮಣ 


ದ್ವಾರಸ್ಥರಂ ಕರೆದು ನಿಂದು ಬಾಗಿಲ್‌ಕೋಲ ತೆಗೆಯದಿರಿ ನಮ್ಮರಿಕೆ 
ಯಿಂದಲಲ್ಲದೆ. ವಿಪ್ರರಿಂಗೆನಲು ಕೈಗೊಂಡು ಕಾದಿರಲ್ಮೇಲುಭಟರು 


(ತುರಂಗ. ೬-೩೦). [ಬಾಗಿಲ್‌ 4 ಕೋಲ್ಕು (“ಕೋಲ್‌ ,)] 

ಬಾಗಿಲ್ಲಾಪು (ನಾ): ಬಾಗಿಲಿನಲ್ಲಿ ಇರುವ ಕಾವಲು : ಬಂದ ದೆಸೆಯಂ 
ಪೋದ ದೆಸೆಯನಾರುಂ ಕಾಣದಂದದಿಂ ಪಲವು ಬಾಗಿಲ್ಲಾಪುಗಳನುಳಿದು 
, ಎ ಎ.ಪೋಪುದಿದು ಪರಿಭಾವಿಸೆ ಸಂದಳ್ಲಿಕಾಅರೆೊಳೆಗಂಂ೦ಟಿ (ಶದ್ಮರಾ. ೫-8೦); 
ಬಾಗಿಲ್ಲಾಪಿನ ಪಡಿಯರತಿಯರು. ಬಾಗಿ ತುಳಿಲ್ಲೆಯ್ವಾಗ ಒಡತಿಯ ಮುಖ 
ವನ್ನು ನೋಡುತ್ತಿದ್ದರು (ಸವತಿ. 3೦೦). [ಬಾಗಿಲ್‌ 4 ಕಾಪು) 

ಬಾಗಿಲ್ಲಾಯ್‌ (ಕ್ರಿ). ಬಾಗಿಲನ್ನು ಕಾಯು ; ದ್ವಾರಪಾಲಕನಾಗು : 
ಬಾಗಿಲ್ಲಾಯ್ವುದಿದಯ್ಕಗಳೋಜಿಯೆ (ಉದ್ಯರೇ. ೫-೩೨); ಬಾಗಿಲ್ಲಾಯ್ವರ್‌ 
ತಾವುರುತರದ ಕೋಟಾಕವಾಟಂಗಳಂ ದಲ್‌" (ಹಾಲಸ್ಕೆ. ೩-೨-೦೩) - 

[ಬಾಗಿಲ್‌ -- ಕಾಯ್‌, (ಇಕಾ) 

ಬಾಗಿಲ್ಮಾಡ 'ಬಾಗಿಲ್ವಾಡ' ನೋ. 

ಬಾಗಿಲ್ವಾಡ, ಬಾಗಿಲುವಾಡ. ಬಾಗಿಲ್ಮಾಡ. ಬಾಗಿಲ್ವಾಡು (ನಾ). ೧. 
ಹೆಬ್ಬಾಗಿಲು ; ಪುರದ್ವಾರ ; ಗೋಪುರ : ಸಾಕೇತನಗರಮಂ ಬಳಸದ 


ಬಾಗಿಲ್ವಾಡು 


ಕನಸಪ್ರಾಕಾರದ ಬಾಗಿಲ್ವು ಡಂಗಳೊಳಂ (ಆ0ಶ್ರ. ೦೬ ೩೭ ವ); ಇಳಿಯಾಣ್ಮನ 
ಕರುಣರಸಂ ಶೀವಿದ ಲಲಿತತಟಾಳಮದಾಗಲ್ಕರಮನೆ ತೊಳಗುವ ಬಾಗಿಲ್ವಾ 
ಡಮದಳ ತೂಂಬೆಂಬವೊಲೊಪ್ಪಿದುದು (೬ಹುಕಾ- ೧-೬): ಬಾಗಿಲುವಾಡ: 
“ಗೋಪುರಂ, ಪುರದ್ವಾರಂ- ಈ ೨ ಬಾಗಿಲುವಾಡಂ''(ಹಂಿಯ:. ೪6-೧೩೩) : 
ಪಿಂತೆ ಪತಿಹಿತವೆ ಸಹಿತಂ ಬರು ತಭವನತ್ತ ಪುರದ ಬಾಗಿಲುವಾಡವುಂ 
ಪೊಜಿಮಡಲು ಕಂಡು (ಇಹರೆ. ಠೇ: ೩6-೭)- ೨. ಅಗಸೆಬಾಗಿಲಿನ ಮೇಲಿನ 
ಉಪ್ಪರಿಗೆ : ಮಾಡ ಗೋಪುರ ಮದಿಲ್‌ ಮಾಳಿಗೆ ಬಾಗಿಲುವಾಡ 
ದೇಗುಲಗಳನೇಅ ನೋಡಿದರ್ಪುರಸಶಿಯರು (ರಕತ. ೩೯-೩೯). ಹಿ. 
ಬಾಗಿಲಿನ ಚೌಕಟ್ಟು : ಹೊಸಮನೆಗೆ ಇಂದು ಬಾಗಿಲುವಾಡವನ್ನು ಇಟ್ಟರು 
(ಕೂ). ಬಾಗಿಲ್ಮಾಡ : ೧. ಧುರಿಣಿಮಹಾದೇವಿಯಯ್ನೂರ್ವರರಸಿ 
ಯರ್ಕಳುಂ. . . ಬಂದು ಬಾಗಿಲ್ಮಾಡದ ಪೊಅಗಣ ದೆಸೆಯೊಳ್‌ ತಂತಮ್ಮ 
ವಾಹೆನಂಗಳಿರದಿಟ್‌ದು (ವಡ್ಮಾರಾ. 50-೧೩); ಗಂಗೆ ಜಗುನೆಗಳಿಂದೊಪ್ಪುವ 
ದ್ವಾರಜಗತೀತಳಂಗಳಂ ತೋಜುತ್ತುಂ ಎರಡನೆಯ ಬಾಗಿಲ್ಮಾಡಮಂ 
(ಕಾಂಶಿಪು. 8-೦೬ ೮). ೨. ಉಗ್ರಸೇನಮಹಾರಾಜನುಮಂ., . , 
ಪೊಟಲ ಬಾಗಿಲ್ಮಾಡದ ಮೇಗಸಿಪಂಜರದೊಳ್ಳಿಆ್‌ಯಿಟ್ಟೂ (2ಿಂಶಂ. 
3-೪೩ ವ). ಬಾಗಿಲ್ಹಾಡು 2 ೧. ಸತತಂ ಪೊಂಗಳಸದ ದೀಧಿತಿಯುನ್ನತಿ 
ಗಳ್ಳಿ ಬಳ್ಳಿ ಕೆಲಸಾರ್ದು ದಿವಾಪತಿ ದಕ್ಷಿಣಗತ್ಕುತ್ತರಗತಿಯಾದಂ 
ನಟ್ವಿರಳವೆ ಬಾಗಿಲ್ವಾಡಂ (ಜಗವ. ೪-೧೦6). [ಬಾಗಿಲ್‌ ೬ ಮಾಡ] 
ಬಾಗಿಲ್ವಾಡು "ಬಾಗಿಲ್ವಾಡ' ನೋ. 

ಬಾಗಿಸ್ಕು (ಕ್ರಿ). ೦. ಬಾಗುವಂತೆ ಮಾಡು; ಬಗ್ಗಿ ಸಂ; ಮಣಿಸು : 
ದೆ:ವಾಗಾರದ ಪಳಯಿಗೆ ದೂರದೆ ಬಾಗಿಸುವನ್ತಿಕ್ಕ್ಯುಮಲ್ಲಿ 
ವಾತೋದ್ಧೂತಂ (ಸ9೩ಇ. 1-1: 086-9೬; 1090); ನಿಮ್ಮಡಿಯ ನೆನಹೆ 
ಕೊರ್ವಿದರಿವಾದಿಗಳ ಮೂಗನರಿದು. , .ಬಾಗಿಸದೆ ತಲೆಯ: (ಶಡ್ಮರಾ- ೪-೨೪); 
ಮಳಿಗೆ ತೆರಳದೆ ಕೋಡ ಬಾಗಿಸಿ ಕಲಿವೃಷಭ ಹೊಗುವಂತೆ ದ್ರೋಣನ 
ಬಲುಸರಳ ಸರಿವಳೆಗೆ ದಂಡೆಯನೊಡ್ಡಿ ದಳವುಳಿಸಿ (ಕುಫ್ಮಾರ್ರೋ- ೦೩-೦೨). 
೨. ಸೋಲಿಸು; ಪರಾಜಯಗೊಳಿಸಂ : 'ನಾಗಪುರದರಸುಗಳ ಮಕ್ಕಳ 
ಬಾಗಿಸಿತು ಬಿಲುವಿದ್ಯೆ ಲೋಕದ ಭೋನಿನೃಪರತ್ನಜರ ವಿದ್ಯೆಯದೇಕಲವ್ಕ 
ನಲಿ ಬಾಗಿ ಹೋಯಿತು (ಸಂಠಶ. ೦೭-೦೨೦). ೧. ೨: ಕರವೀರವರ್ಗಮಂ 
ಬಾಗಿಸಿದರದಟರಂ ತಿರದೆ ಪುನ್ನಾಗಮಂ ಪತ್ತಿ ರಂಜಿಸಿದರ್ಚದುರ ಮಾವುತಿಗ 
ರಂತೆ (ಕೈವಿಾ. 6-೨೨)- [ಬಾಗ್ಗು + - ಇಸ್ಯು) 

ಬಾಗಿಸ್ಕು (ಕ್ರಿ). ೧. ಸೀಳು: ಹೋಳು ಮಾಡು : ತವಕದೆ ಬಿಳಿಯೆಲೆಯ 
. * ೬ ಪಿರಿದು ಕೆಂಬಲ್ಲಿಂದ ಬಾಗಿಸಿಯಾತಗೆ ಪರಮಪ್ರೀತಿಯಲೂಡುವುದೆ 
(ಕಂಠಂ. ೬ ೪೦). ೨. ಭಾಗ ಮಾಡು; ವಿಭಾಗಿಸು ; ಭೃಂಗಬಂತಲ 
ಪನು ಬಾಗಿಸಿ ನಿಖಿಲ ಗೋಪಾಂಗನೆಯರು ಜಡೆವೆಣೆಯೆ (ತೋಷಕ. ೦೪-೪೨). 
೩. [ಗಣಿತ] ಭಾಗಾಹಾರ ಮಾಡು ; ಭಾಗಿಸು:: ಲೆಬ್ಬ ಕುಂದದೆ 
ಬಾಗಿಸಿ ಕೊಟ್ಟರೆ (೫ಾಸ್ಮರ. ೦-೩). [ಬಾಗ್ಗ * ಎ. ಇಷ್ಯು] ' 
ಬಾಗಿಸೂತ್ರ (ನಾ). ಒಂದು ಬಗೆಯ ಸಸ್ಯ: “ಬಾಗಿಸೂತ್ರ, ಗಂಟರಿಷಣ. 
ಬಾರ್ಬರಿ, ದೊಡ್ಡ ಮರದರಿಶಿನ, ಪೊಬ್ಬವಲ್ಲಿ” (ಸನ್ಮತಿ. ೨೦); ದೊಡ್ಡಮರದ 
ರಿಸಿನ, ಬಾಗಿಸೂತ್ರ (ಕೈ 8೧. 0೨-೨೦೪). [?] ` 
ಬಾಗ್ಗು (ಕ್ರಿ). ೧- ಮಣಿ; ಬಗ್ಗು ದೇವೋತ್ತಮಾಂಗಂಗಳುಂ 
ಬಾಗಿದುವು (ಆರಿತು. ೭-೩೪); ಫಳಭಾರದಿಂದೊಲೆದು ತೂಗಿ ಬಾಗುವ ಮರ 
(ಹಕಳಾ- ೬-೪೦); ಚೆನ್ನ ಪಣ್ಣೊನೆಯ ಭರದಿಂ ಸನ್ನತಮಾನಿರ್ದ ಬಾಲಕಿಸಸ 
ಯೊಳ್‌. ಮಿಳಿರ್ಗುಂ ತನ್ನ ಶಿಶುವಿಂಗೆ ಮೊಲೆಯಂ ಮನ್ನಿಸಿ ಬಾಗಿರ್ದು 
ಕೊಡುವ ಬಾಲೆಯ ತೆಜಿದಿಂ (ರಫಿ. 0-00೬). ೨. ಡೊಂಕಾಗು; 
ಡೂಗಾಗಂ; ವಕ | ವಾಗು : ಗುಡಿಲಂತೆ ಬಾಗಿದ ಬೆನ್ನುಂ (ರರ್ವಾಮ್ಮ 
೪-೬೩); ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ .. - 


ಪೊಕ್ಕು 


ಕಲಿಯಂ 


"೬೩೫೭ 


26 


80 


ಬಾಸ್ಕು, ಬಾಗ್ವಿ. 


ಬಾಗ್ಗು 
ಪೊಜಸು ನಮ್ಮ ಕೂಡಲಸಂಗಮದೇವನ “ರಿಪ: 0೬೦): ಆಗದು 
ತಪಕ್ಕೆ ವಿಘ್ನಂ ಬಾಗಿದ ಬೆನ್ನುಡುಗಿದುರಮಡಂಗಿದ ಜಘನ ತೂಗುವ 
ತಲೆ ಕೆಂಪಿಪ ಕೈ (ರರುಶ- ೩-೯೬): ಬುಗಿದ ಪುರ್ಬು ತಾವರೆಯೆಸಳನೇಳಿಪ 


ನಿಡುಗಣ್ಣ (ತೋಹಕ, ೦೮-೬೨): ಸಿ. ವಂದಿಸು : 
ನಮಸ್ಕರಿಸು : “ಬಾಗೆಜಗು ಮೊಗ್ಗು ತುಬ್‌ಲ್ಲಿ 
ವಂದನಾರ್ಥ” (ಕಂಕಂ. 06೯): ಮುನೀಂದ್ರನಾ ಪದಯುಗದೊಳ್‌ ಮನೋ 
ಮುದದೆ (ಕನಿ: ೨೬೦೦೪) ; ಆಂಗದಪರ್ಣನೆಂಬ ಗಂಧರ್ವಂ 
* ೬. ಬಾಗಿದಂ ಪದಯುಗಕ್ಕಾರೂಢಸರ್ವಜ್ಞನಾ (ಶಂಪಥಾ- ೩-೩೪): 
೪. ಬಗ್ಗಿಸು; ಮಣಿರು; ಬಾಗಿಸು: ನಾಣ್ಜಿ ತಲೆಯಂ ಬಾಗಿ 
ನೆಲನಂ ಬರೆಯುತ್ತೂಂ (ಶಂಶಥಾ. ೪-೬೯ ವ): ಉದ್ದೃತಗೋತ್ರಾಭಿ 
ಮುಖಂ ವಜ್ರಾಘಾತಮಾದಂತೆ ಸಿಗ್ಗಾಗಿ ತಲೆಯಂ ಬಾಗಿ (ಗಡಾಯು. 
೩-೬೪ 5); ಕರಪ ಮುಗಿದು ಸಜ್ಜನರಿಗೆ ಶಿರ ಬಾಗಿ ಚರಿಸುತಿರೆಚ್ಚರಿಕೆ 
(ಫಕಂರ- ೨-೪೩-೨). ೫. ಪಾತ್ರೆಯನ್ನು ಬಗ್ಗಿಸಿ ಅನ್ನದ ಗಂಜಿ 
ಯನ್ನು ಬಸಿ: ಪುಪ್ಪ್ತವಾಸನೆಯ ಮೆಲ್ತಿನ ತಣ್ಣಿನ ಕಂಪನಲೂ ಪೊಂಪು 

ವೋಗುತಿರ್ಪ ತಂಡುಲಂಗಳಂ ಕಳೆದುಕೊಂಡು ಬಾಗಿದೋಗರವನಾ 
ರೋಗಿಸುವಂ (ಸುಕುಮಾ- ೦೦-೩೫ ವ): ಕುದಿ ಬರಲೊಯ್ಯನೆ, . . 
ಅಗುಟ್ಗಳ ಹದನಂ ತೆಗೆದೊತ್ತಿ ನೋಡಿ ಬಾಗಿದಳಾಗಳ* (೦ಕಕು. 
0೨-633) ; ಅನ್ನ ಬೆಂದದ್ದು ಹೆಚ್ತಗಿ. ಬೋನವಾಗಿದೆ. ಬಾಗಿದರೆ 
ತಿಳಿಯೇ ಇಲ್ಲ (ಮರಮ. ೨೨). ೬. (ಆಲಂ) ವಿನಯದಿಂದ 
ವರ್ತಿಸು : ತಗ್ಗಿ ನಡೆ; ಸಗ್ಗ : ತಾಗಿ ಬಾಗದ ಮರುಳುತನದು 
ದ್ಯೋಗವಿದಕೇನೆಂಬೆನಕಟಕಟೀಗಲದ್ದುದು ಕೌರವಾನ್ವ ಯವೆಂದನಾ 
ದ್ರೋಣ (ಕುಠ್ಮಾರೀ. ೧೪) ; ಪಿರಿಯರ ಸೇವೆಗೆಯ್‌ 
ಕರಂ ಸಲಹು ಭಾಗ್ಕದೆ ಬಾಗಿರು ಪೆಣ್ಗಳಿಂತಿರಲ್‌ 


ಬಾಗ:ವೆಂ 


ಪೆಂಪು 
ಶಿ 


(ಕಾಕುಂತ- ೫೭. ಇಓ). 

ಬಾಗಿಕೊಂಡಿರು = (ಆಲಂ) ವಿನಯದಿದಿರಂ : 
ಯಿಂದಿರು : ಬೀಗಿ ಬೆಳೆದ ಗೊನೆವಾಳೆಯಂತೆ 
ಬೇಡಿದ ಪದವಿಯವೀವ . , . 
ಬಾಗೊತ್ತು ಎ ಬಾಗಂವಂತೆ ಒತತ್ತಿ : ಬಾಗಿಸಃ : 
ಚಾಮರವಂಂ ಸೀಗುರಿಯಂ ಪಿಡಿವಳೆಂತೆ ಸೆಳೆಗೊಂಬುಗಳಿಂ ಬಾಗೊತ್ತಿ 
ಗುಜ್ಜುಮಾವಿನ ಪೂಗೊಂಚಲನುಡಿದು ಪಿಡಿದಳಳಿವೆರಸೊರ್ಷಲ್‌ 
೦೩-೮೨) ; ಎಶ್ತಿದನು ಬಾಗೊತ್ತಿದಿನು ಕೊರಳಿಗೆ ತೊಡಿಸಿದನು 
(ಕುವ್ಮಾಅ. 08-೨೭): ಹಂಸಧ್ವಜಂ. . .ರೆಥವೇಜಿ* ಬಾಗೊತ್ತಿ 
ಜೇಗೈದು ಪಡೆಸಹಿತ ಫಲುಗುಣಂಗಿದಿರಾದನು 
“ಬಗ್ಗು ಪರಾ. 

[ದೇ.॥ ತಮಿ. ಮಲ. ತುಳು. 
ಬಾಗು, ಬಾಂಗು ; ತೆಲು. ವಂಗು; ಕೊಡ. ಬಾಕ್‌ ; ಕೋಲಾ. ವಂಗ್‌] 
ಬಾಗೆ (ನಾ). ೧. (ಆಯ:ಧ ಮುಂತಾ 
ದುವುಗಳ ತುದಿಯ) ಕೊಂಕಾದ ಭಾಗ : ನಾರಿಸುತನ ಆರೈಕೆಗೊಂಬ 
ವನ ಬೇರಿನ ಬಿಲ್ಲು ನುಂಗಿತ್ತು ಬಿಲ್ಲಿನಾ ಬಾಗಿನಲ್ಲಿ ಇವರೆಲ್ಲರು ಸಿಕ್ಕಿದರು 
(ನೋಳಿಮಾ- ೦೯೦-೬೦೬) ; ತಾಗಿ ಕಡಿದೊಟ್ಟಿದನು ಕೊಡಲಿಯ ಬಾಗಿನಲಿ 
ಬಹು ಚಾತುರಂಗವ (ಸಂಠಶೆ, ೨೬-೬೮) : ಆಗಸದ ಬಾಗು ಚಂದ್ರಮನ 
ಗುಂಡಿನ ನಣ್ಣು ಸಾಗರದ ತೆರೆವಂಕಂ, ಗಿಡಬಳ್ಳಿ ಬಳುಕು... ಯಾ 
ಸೃಷ್ಟಿಯಿಂ ನಮ್ಮೊಳಾಗಿಹುದು ರೂಪರುಚಿ (ಮಂಕ:ಕ. ೨೦೬)- 
೨. ನದಿಯ ತಿರುವಿನಲ್ಲಿ ಇರುವ ಜಮಾನ, ಗದ್ದೆ. ತೋಟ 

ಬಂತಾದ ಫಲವತ್ತಾದ ಪ್ರದೇಶ : ಅಳಿಯಿಲ್ಲದಬ್ದ ವನವಿ:ಲ್ಲು 
ದ್ಯಾನಸಂತಾನಮಿಲ್ಲದ ಬಾಗಿಲ್ಲ (ಕಾಂತಿತು. ೪-048) ; ಆಗ್ನೇಯದೊಳಿಜನಯ 


ped “= 
ನಮ್ರತೆ 
ಬಾಗಿಕೆೊಂದಿದ್ದ 

ಸಂಗವ:ದೇವ 


ಕೂಡಲ (ಪಿಸವ.- ೦6೪). 


OVER 
ಪೂಗಣೆಯುನ 


(ರೀರಾವ. 


ಕರುವ 


7 ವಾಕಂ. . 
ಜು. ವಾಕ್ಕು; 


ವರ್‌ . 
ಛು ಉಂ 


ಬಾಗುಂಜಿ 'ಬಾಗಂಜಿ' ನೋ. 
ಬಾಗುಜಿ, ಬಾಗುಂಜಿ. ಬಾಬಿಂಜಿ. 


ಬಾಗುಂಜಿ 


ಬಾಗುಂ . , . ಪಡುವ ಪೂವಿನ ಕೆಅ್‌ಯಂುಂ ಬುರುಲ ಬಾಗು೦ (ಸಂ: 
1%--1. ೦೨0-೪೩; 1068) ; ಮಾಬಲಯ್ಯನ ಬಳದ ಮರೆಯ ಸೋಂಕಿನ 
ಬಾಗಿನ ಬಟ್ಟೆಯಿಂ ಮೂಡಣ ಮೆಯ್ಯ ಕೆಯ್‌ (ಕಜ. 11, €¢-೨8; 1076). 
೩. ಸಂದುಗೊಂದು ; ಮೂಲೆ: ಕೆಲ್ಲೆ ಕುಹರದ ಕೋಣೆ ಬಾಗು 
ಗಳಿಲ್ಲವನು ಹೊಕ್ಕರಿಸಿ ತೆರಳಿಚಿದನು ಮಹಾಧನವ (ಕುನ್ಮಾಸ: ೩-೩) ; 
ಓರೆಬಾಗಿನ ಕುಡುವ ಕೊಳ್ಳದ ಗೌರಿಕರನಪ್ಪಳಿಸಿ ಮಲೆಯ ವಿಹಾರಿಗಳ 
ಬಜ್‌ಗೈದು ತುಂಬಸಿದನು ಸುವಸ್ತುಗಳ (ಕುನ್ಮಾತ. ೪-00). ೪. [ಸಂಗೀತ] 
ಧ ನಿಯ ಪಲುಕು. ಬಳುಕು : ಉದ್ದ ನೀಚ ಸ್ಮಾಯ ಸಂಚಾರಿ 
ಅ ಬಾಗು ನಿಬದ್ಧಾಬದ್ಧಾದ್ವಾವಿಂಶತಿ ಶ್ರುಶಿಯೇಕವಿಂಶತಿ ಮೂರ್ಚನೆ 
ಗಳಿಸೆಯೆ . . . ಪಂಡುತ್ತಿ ರೆಯಂಂ (ಕಂಶೀಕೃ. ೦೬-೬೭ ೮); ಆ ವಧು 
ಠಾಯೆ ಬಾಗು ಮೋಹ ಚಾಳೆಯಮಂ ನೆಅ್‌ ಮಾಡಿ ತೋಡಿ ವೇಳಾವಳಿ 
ದೇಶಿ ಗುಜ್ತರಿವರಾಳಿಗಳಿಂದಮೆ ನಾಡೆ ಪಾಡುತುಂ (ಕರ್ಮಠ: ೩-4೦). 
ಬಾಗ್ಗಿ: ೨. ಪಡುವ ಬಾಗಿಯ ವೊಳಗೆ (೩೫೩ಎ. ೦೯೩೦» ಉಡುಶಿ- 
3೯6-೦೯: 1414). ಬಾಗೆ: ೨. ತೆಂಕಣ ಬಾಗೆಯ ತೊಜಕ್‌ವಳಿ 
ನಾಡ ಬೆಳರ್ತ್ತಯೆ ಮೂಳಗದ್ದೆ ಬೆದ್ದಲು ಚತುಸ್ಸೀಮೆಯನುಳ್ಳೆದನು 
ಸರ್ವಮಾನ್ಮದ ್ಛಕೊಡಗೆಯಾಗಿ . . . ಲಲಾಶಾಸನವ ಮಾಡಿಕೊಟ್ಟೆವು 
(ಎಳ, 1x, ಬೆಂಗಳೂ- ೮೦-೦೨: ಚೊಕ್ಕಣ್ಣಾಗಳ ಬಾಗೆಯೊಳಗೆ 
ಬೀಯಣ್ನನ ಹೊಲ (ಎಳ. 1x (%).ಶೆಂಗಳೂ. ೦೬6-೦೦; 1424).[ ಬಾಗ್ಯ) 


104) ; 


ಬಾವಂಚೆ, ಬಾವಂಜಿ, ಬಾವುಜಿ, 
ಭಾವಂಸಿ, ವಾಕ.ಹಿ. ವಾಗುಂಜಿ, ವಾಗುಷಿ (ನಾ). ಒಂದು 
ಬಗೆಯ ಔಷಧೀಸಸ್ಮ ; ಸೋಮವಲ್ಲಿ : “ಚಂದ್ರಮುಟ್ಬ. ಬಾಗುಜಿ” 
(eve. “ಕಾಳಮೇಷಿ_-ಕರಿಯ ತಿಗಡೆ, ಕರಿಯ ಜಿ.ರಗೆ. 
ಮುಂಜಿಷ್ಠೆ. ಬಾಗುಜಿ ?” (೬50- 46). ಬಾಗುಂಜಿ : ಚಿತ್ರಮೂಲ 
ಬಾಗುಂಜೀ ಬೀಜ ಇವನು ಗೋಮೂತ್ರದಿಂದ ಅರೆದು ಲೇಪಿಸಲು ಕುಷ್ಠ 

ಶಮನ (ನಿರ್ಮಾ. 1: ೩6೩) ; ಬಾಗುಂಜಿಬಿತ್ತುವಾಕಳತುಪ್ಪದಲಿ 
ಕುಡೆ ಕುಷ್ಮ ತಾ ಕೆಡುಗುಂ (ಸಾಳೃತಾಂ- 39) ; ಚಿಕ್ರಮೂಲ ಬಾಗುಂಜೀ 
ಬೀಜ ಇವನು ಗೋಮೂತ್ರದಿಂದ ಅರೆದು ಲೇಪಿಸಲು ಕುಷ್ಠ ಹರ 
(೨ಕ್ಕ. ೦೪೩). ಬಾಬಿಂಜಿ : ಗುಲ್ಲಕಂಚಿ, ಬಾಬಿಂಜಿ (ಮತಗ, ೨೩-೪೭೯). 
ಬಾವಂಚಿ : ಹೀರಿಯು ಮತ್ತು ಬಾವಂಚಿಯು ಮಲಭೇದಕ (*ಶ್ಯಾಂಗ. 
0೩8-3 ಲೀಳು) ; ಬಾವಂಚಿ ಗಿಡ, ಕಾರ್ಫೈಕ"ಬೀಜ (ಶೈ 8ಗಿ, ೬೩-೦೩೦೩)- 
ಬಾವಂಜಿ : ತಗಚಿಯ ಬೀಜ ಬಾವಂಜಿಯ ಬೀಜ . . . ಇವೆಲ್ಲವಂ 
ತಮ್ಮೊಳು ಸರಿಯಾಗಿ ಕೊಂಡೂ ಚೂರ್ಣವಂ ಮಾಡಿ (ಪ೨್ರೈಏ- ೪೨). 


80 


೦೦-೦೦) ; 


26 


೬೩೫೮ 


ಬಾಗೆ, 
ಎಡೆಯಾದ ನೀಡಡಿ ಶರೀರದೊಡನತಿಬಾಗುವಡೆದೆಡದ ಮೆಯರ್‌ ನೆಗೆದ 
ಬಲದ ಕಟಿ ನಾರಿಯಂ ತುಡುಕಿ ಕರ್ಣದ ಕಡೆಗೆ ಸೆಳೆದ ಕೈ ದೃಷ್ಟಿ 
ಮುಷ್ಟಿ ಶರಸಂಧಾನವನುವಂಗೆ ಕೆಡೆಕೆಡೆಯೆನುತ್ತೆ ಕೂಕಿಟ್‌ದೆಚ್ಚನೆ 


(ಹತಾ, ೬-೨೪). [ಬಾಗ್ಕು -- ಷಿ] 


4 |[ಬಾಗುಳ್‌ 'ಬಾಗುಳ' ನೋ. 


ಬಾಗುಳೆ. ಬಾಕಂಳ. ಬಾಗುಳ್‌ (ನಾ). ೧. ಮನಸ್ಸಿನ ಗೊಂದಲ; 
ಕಳವಳ ; ಚಿಂತೆ: `ಬಂಗುಳಂ ವಮ್ಯಾಕುಲದೊಳ್‌” (ಕರ್ಣಿ: ೬); 
ಬಯಕೆಯ ಬಾಗುಳಮಾ ಕಾಂತೆಯೊಳಂತದು ನೆಗಟ್ಟುದಿಲ್ಲಣಂ ತೃಷ್ಣಾರ್ತಿ 
ಕ್ಷಯಕರನಿರೆ ತಾ೨ ಗರ್ಭಾಶಯದೊಳ" ತೋಜುಗುಮೆ ದೋಹದಂಗಳ 


ಮೊಂದುಂ (ವರವೂ: 00-೬೨); ಪೋಗುವೋಗೆಂದೆನ್ನನಟ್ಟಿಯೆ 
ಬಾಗುಳದೆ  ಹುಲುನರ೦ಗೊಪ್ಪುವ ಕೀಳುನುಡಿಗಳಲಿ ಬೇಗುದಿಯನೆನ 
ಗಿತ್ತರದರಿಂ ಬೇಗ ಬಂದೆನು (ಗಾರೂಸಂ. ೩-೫೩-೦೩). ಬಾಕುಳ : 


೨. ತೀವ್ರವಾದ ಅಪೇಕ್ಷೆ: ಉತ್ಕಟವಾದ ಬಯಕೆ: ನೋಡುವ ಕಣ್ಣೆ 
ಮೆಯ್ಸವಿಯ ಮಾಡುವ ಕೂರುಗುರ್ವೊಯ್ಕೆ ಮೆಯ್ಗಳಂ ನೀಡುವ ಬಾಯ 
ಬಾಕುಳಕೆ ಪಲ್ಲಟಮಾಡುವ ಬಯ್ದು ಬಯನ್ನುಳಂ ಬೇಡುವ - . ಗಂಡು 
ಹೆಣ್‌ ತಡಂ ಮಾಡುಗುಂ (ಅತಂತ್ರ. 6-80)- ೩. ಆಸೆ ಪಡುವವನು ; 
ಆಸಕ್ತ : ತನಿಗಳ್ಳೆ ತವಕಿಗಂ ಬಾಡಿನ ಬಾಕುಳನೀತನೆಂದು ಲೋಹದ 
ರಸಮಂ ತನು ಕುಡಿಯೆ ಕುಡಿಯಿಪರ್‌ (ಅನಂತು. ೯-೩೩) . ಬಾಗುಳ್‌: ೧. 
ಗಾಳಿ ಬೆಮರ್ತಂದು ನೇಸಜ್‌ ಕಂಗಳನಾದಂದು ಅಮರ್ದು ನಂಜಾದಂದು 
ನಿನಗೆ ಬಾಗುಳ್‌* (ಕಾಮಾಕ್ಕ. 00-40). p ಈ ಶಬ್ದರೂಪ ವಿಚಾರಣೀಯಂ 
ವಾದುದು. [5 ಸಂ. ವ್ಯಾಕುಲ] 

ಬಾಗುಳಿ. ಬಾಕುಳಿ (ನಂ). ೧. ಹೆಬ್ಬಯಂಕೆ ; ಲೋಲುಪತೆ ; ಅತ್ಮಾ 
ಸಕ್ತಿ: “ಬಾಗುಳಿಯೆನಲ್ಕತ್ಕಾಸೆ” (4೭ರ. ೬೬೭). ೨. ಅಧಿಕವಾಗಿ 
ಬಯಂಸುವ ವ್ಯಕ್ತಿ: ವ್ಯಸನಿ :  ಬಾಗುಳಿಗಳು ಏಸು ನೆರೆದಿರ್ದೊಡೆ 
ಏನು ಕೂಗಿಸುವೆನು ಕಾಗೆಯಂತೆ (ಕ್ಯಾನಕ. ೦೯-೦೦೦. ಬಾಕುಳಿ : ೧. 
“ಬಾಕುಳಿ, ಮೊಗಸು, ಪಸಂ, ಇಚ್ಛೆ -ಈ ೪ ಇಚ್ಛೆ” (ಕರತಾ- ೩೭-೨೩೩): 
ಕೆೊೊಸಖುವ ಲಾಗು ಕೂಡಿ ತಣಿವಿಲ್ಲದ ಬಾಕುಳಿ ಗಂಡರಿಚ್ಚೆಯಂ ಪೊಸಯಿಪ 


ಬೇಟಮುಂ ಬೆಳಸುವಿಚ್ಚೆಯ ಜತ್ತಕಿ ತಾನೆ ಲೋಕದೊಳ* (ಸೂಸು. 
6-೪00) ; ಓಕುಳಿಯ ನೆವದಿಂದ ತೆಕ್ಕೆಯ ಬಾಕುಳಿಗಳುರವಣಿಸಿತೇ 


(ಕತಾ ಆ: ೭೨೮೭);  ಮಜಿ:ದುಂಬಿ ಮೇಲಜ್‌ಯದೆ ಅಲರ್ಗಳಂ ಬಾಯ 
ಬಾಕುಳಿಯಿಂದೆ ತುಳಿದು ಸಲ್ಲಲಿತಕುಸುವಾಮೋದಮಂ ಪೀರ್ವೆವೋ 
(60೪5. ೨-೦-೦೦). ೨. ಮತ್ತೊರ್ವಳ್‌ ಜಿಸನವ ಬಾಕುಳಿ (ಉಕ. 
0-೪೨); ಪುಣ್ಕಲೋಭ ಭಕ್ತರ ಬಾಕುಳಿ ಶರಣರ ಸೂಜಿ? (016. 6-೨8). 


ಬಾವುಜಿ : “ವಾಕುಚಿಯೆನಲು ಬಾವುಜಿಯೆನಿಕ್ಕು” (ನೂಗರಾ, ೩೭-೨೦). [ಆ ಬಾಗುಳ] 
ಭಾವಂಜಿ: ಏಲಕ್ಕಿ ಲವಂಗ . . . ಭಾವ:ಜಿಯಲೆರಸದಿಂದರೆದು [$36 | ಚಾಗುಟಿ (ನಾ). ಬಲೆ ; ಜಾಲ: ವಾಗುರಾ._ಬಾಗುಬ* (ಕರ್ಮಾಶು, 
, * ೬. ಕಲಸಿ ಕೊಡಲು ಜ್ವರಾತಿಸಾರ ಗ್ರಹಿಣಿ ಸಹ 'ಗುಣಮಕ್ಕು೦ (ತಳಕ್ಕೆ. 0೪೦ ವ್ಯಾಲ್ಳಾ)- [ಆ ಸಂ. ವಾಗುರಂ] 


೩09). ವಾಕುಷಿ: “ಅವಲ್ಲುಜ. ಸೋಮರಾಜಿ . . , ವಾಕುಷಿ, ವಾಗುಖ. 
ಪೂತಿಫಲಿ ” (ತಾ309. 9). ವಾಗುಂಜಿ : ಸಾಸಿವೆಯ ಗಿಡದ ಅಗಿಲು. 
ಬಿಳಿಯ ಗುರುಗಂಜಿ, ವಾಗುಂಜಿಯ ಬೀಜ, ಪ್ರತ್ಯೇಕ ೪ ತೂಕ(ಏಶೈವಿ. ೨೮)- 
ವಾಗುಷಿ: ಮೇಲಿನ *ನಾಚಿರಾ' ಪ್ರಯೋಗವನ್ನು ನೋಡಿ. 

[೭ ಸಂ. ವಾಕುಚೀ./ಹಿಂ. ಬಕ:ಚೇ. . ಬಾಬಚೀೇ; ಮರಾ. ಬಾವಚೇ] 
ಬಾಗುಮರಿಗೆ (ನಾ). ಅನ್ನದ ಗಂಜಿಯನ್ನು ಬಸಿಯಂವ ಪಾತ್ರೆ: 
ಅನ್ನದ ಹಿತ್ತಾಳೆಚರಿಗೆಯನೆ್ನ ಒಲೆಯ ಪಕ್ಕದಲ್ಲಿಟ್ಟಿದ್ದ ತಾಮ್ರದ 
ಬದಾಗುಮರಿಗೆಗೆ ಎತ್ತಿ ಇಳಿಸಿ... . ಅನ್ನ ಬಸಿಯಲು ಅಣಿಯಾಗುತಿದ್ದಳು 
(ಕಲಿಕಾ. ೬೦೦). (ಬಾಗು 4 ಮರಿಗೆ (ಆ ಮರಗೆ)], 
ಬಾಗುಪಡೆ (ಕ್ರಿ). ಕೊಂಕನ್ನ್ನ ಹೊಂದು; ವಕ್ರತೆಯನ್ನು 


ಪಡೆ : 


ಬಾಗ್ಕೆ. ಬಂಗಿ (ನಾ). ೧. ಒಂದು ಬಗೆಯ ಮರ; ಶಿರೀಷ ; ಸಿರಿಸಲ 
ಮರ : “ಶಿರಿಸಮೆನೆ ಬಾಗೆ” (ನುಂಗಕಾ- ೩೬-೦೭); ಬಾಗೆಯಿಂತೆ ನಿಸವ್ಸರನಾಗಿ 
ಅಶೋಕೆಯಂತೆ ನಿಷ್ಟಲನಾಗಿ ಎಲ್ಲೂ ಪಟ್‌ಗಮೊಳಗಾದೈ 
(ರಮೋಕ್ಕು. ೨-೦೦) ; ಬಾಗೆಯನೊತ್ತಿ ಹಿಡಿದ ಕುಂದಂ ಕೃಷ್ಣಾಗರು 
ಎಡಿದುಡುವಳ್ಳಿಗಳಿಂದಾ ಪೂಗಣೆಯನ ಜಯನಾಲಯಮೆನೆ ವನವಶಿಪಾವನ 
ವಾಯ) (8ಯಕಾ- ೦೫-೪9). ವಿ. ಒಂದು ಊರಿನ ಹೆಸರು: 
ಬಾಗೆಯೆಟ್ಟಿತ್ತ)ವಂ೦ (ಎಇ. 18%. ೩೩-೨೭; ಶ್ರೀಮತ್‌ ಕೇತಲ 
ದೇವಿಯರ ತರ್ದ್ವವಾಡಿಸಾಸಿರದೊಳಗಣಜುನೂಜಿ:ಂ ಬಾಡದ ಖಂಪಣ 
ಬಾಗೆಯಯ್ವು ತ್ತಜ ಬಟಿಿಯುಮುತ್ತಮಮಗ್ರಹಾರಂ ಪೊನ್ನವಾಡಮಂ . 

ಬಾಗಿ: ೧. ಕೋಸಲ 


975); 


ಆಳುತ್ತಮಿರೆ (ಇಳ. ೫1% ೨೬೭೨-೭; 1024) 


ಬಾಗೆ, 


ದೇಶದಲ್ಲಿ ಪುಟ್ಟು 


೩೬೩೬-೨೩) ಕ ಮರಗಳು ಹೆಸವ, ಹೆಬ್ಬಲಸು 


ದ ದಜ್ರವೆ ಬಾಗೀಹೂವನ ವರ್ಣದಿಂದಿರುವದು (ಸೌೌಗಂಧಿ. 
. ತೇಗ. ಕೋಲುತೇಗ, 
ಬಾಗಿ, ಬಿಲ್ವಾರ. ದಿಂಡಿಗೆ (ನಮ್ಮನು. ೨೩೬). 
[ದೇ.॥ ತಮಿ. ವಾಕೈ; ಮಲ ,ವಾಠ; ತುಳು. ಬಾಗೆ] 
ಬಾಗೆ "ಬಾಗ್ಯು' ನೋ. 
ಬಾಗ್ಕೆ "ಬಾಗ' ನೋ. 
ಬಾಗೆಯ (ನಾ). ಒಬ್ಬಾತನ ಹೆಸರು : 
ವಿಟಿಸ್ಮಾನ್‌ (ಎಳ. ೩೪1. ತುಮುಕೂ. ೯೩-6: ಸು 780). 
[ಬಾಗ್ಕೆ + ಅಯ್ಕ (ಅಯ್ಯ) 
ಬಾಗೆಯೂರ್‌ (ನಾ). ಒಂದು ಊರಿನ ಹೆಸರು: 
ಬಲ್ಲಹನೆ:ಅ: ನೊಳ್ಳಿಯಾನ್‌ . . . ಪಡೆಯಖಳಿಆಾದು ಸತ್ತನ್‌ (ಎಳ. vi: 
780) : ಇದಕ್ಕೆ ಸಕ್ಕಿ ಜಮ್ಬೂರ ಪೆಮ್ಮಾಡಿ 
ಕಮ್ಮಾಆಗಾವುಣ್ಣನು (ಕ. ೪. 
೨೩೦-೧೨: ಸು: 925). [ಬಾಗೆ 4 ಊರ] 
ಬಾಗೆವಾಡಿ (ನಾ). ಒಂದು ಊರಿನ ಹೆಸರು ; p ಬಸವಣ್ಣನವ 
ಜನ್ಮಸ್ಥಳವಾದ. ಈಗಿನ ವಿಜಾಪುರಜಿಲ್ಲೆಯ ಬಸವನ ಬಾಗೆವಾಡಿ: 


ಸಳಿನುಡಾ ಬಾಗೆಯವೆಅ:ದು 


ಬಾ 


ಯರ 


ತುವುಕೂ. ೯೨-೨೬ : ತು, 


ಗಾವುಣ ನು ಬಾಗೆಯೂರ ಶನ್ನರಾ- 
ಆ 


ಸಿ[ರ್ಮ್ಮ]ಲಗೆ ಪೂರ್ವ್ವದಿಗ್ಭಾಗೇ ಕೃಷ್ಣಬೆರ್ಣ್ಣೋತ್ತರ ಪಥೇ 
ಬುಸುರಿಕೋಡು ಇಂಗಳಿಸರ ಬಾಗೆವಾಡಿ ಸಾಮಳವಾಡಿಗೆ ಒಡ್ಡವೊಡಿಗೆ 
ಮಧ್ಯವತ್ತಿರ್ಣಿ] ಪಿಪ್ಪರಗೆನಾಮಗ್ರವೋ (ಸೌಂಇ. ೫1 -- 1. ೪-೦೮ ; 


862) : ಆಗ್ರಹಾರಂ ಬಾಗೆವಾಡಿಯೊಳಗೆಸಿದಿರ್ಪ ಅಗ್ರೆ:ಶ್ವರಂ ಕಮ್ಮೆಕುಲ 
ದಿಂದೆ ಮೆಜಕಿದಿರ್ಪ ವಿಪ್ರನಿರ್ಪಂ (೧4ರ. ೧-೪೭೬). ([ಬಾಗೈೆ *- ಪಾಡಿ] 
ಬಾಗೇಶ್ರೀ. ಬಾಗೇಶ್ವರಿ (ನಾ). [ಸಂಗೀತ] ಒಂದು ರಾಗದ ಹೆಸರು : 
ಹತಭಾಗ್ಯೆಯಾದ ಚಿತ್ರಾಂಗದೆ ತನ್ನ ಪೂರ್ವಕತೆಯನ್ನು ಬಾಗೇಶ್ರೀಯಲ್ಲಿ 
ತೋಡಿೊಳ್ಳುತ್ತಾಳೆ. (ತ್ಮಶ್ನಹೊ- ೩೨೪). ಬಾಗೇಶ್ವರಿ : ಬಾಗೆ:ಶ್ವರಿ 
ಪೂರಿಯಾ ದರ್ಬಾರಿ ಕವಪಾರ್ಚಿ ರಾಗಗಳು ಉನ್ಮಾದವನ್ನೂ .... 
ಗುಣಪಡಿಸುವುವೆಂಬ ಭಾವನೆ ಉತ್ತರಭಾರತದಲ್ಲಿದೆ (ಕಾರದ. ೫೪೪): 
[«_ಹಿಂ. ಬಾಗೇಸರೀ; ಮರಾ. ಬಾಗೇಶ್ರೀ, ಬಿ;ಗೇಸರೀ, ವಾಗೇಶ್ವರೀ] 
ಬಾಗೇಶ್ವರಿ "ಬಾಗೇಶ್ರೀ' ನೋ. 
ಬಾಚಂಗೆ "ಬಾಚಣಿಗೆ' ನೋ. 
ಬಾಚಣಿಗೆ, ಬಾಚ್ರಂಗೆ, ಬಾಸಣಿಗೆ, (ನಾ). ೧. ಒಂದು ಬಗೆಯ 
ಮ ಈಜಿಗಿಡ, ಅಗ್ನಿಮುಂದ, ತಕಿ ೈಲೆ, ಬಾಚಣಿಗೆಮರ 
(ಮ್ಮ 8೧-೬೪-೦೩೦೦). ೨. ಕೂದಲನ್ನು ಹಿಕ್ಕುವ ಒಂದಂ ಬಗೆಯಂ 
ಸಾಧನ ; ಹಣಿಗೆ ; ಕಂಕತಿಕೆ: ಅಣದು ವೀಳೆಯದೆಲೆಗೊಡುತ 
ಬಾಚಣಿಗೆ ಬೊಕ್ಕಸವಾಂತು ಬಲುಸಂದಣಿಸುತಾಳೀಜನ ನಡೆಯಿತಾ 
ಚಾರುಚಪ್ಪರಕೆ (ಸನತ್ಮು. ೯೨೫೭) ; ತಲೆಯ ಕೂದಲೆಲ್ಲಾ ಬಾಚಣಿಗೆ 
ಕಾಣದೆ ಗಾಳಿಯಲ್ಲಿ ಹಾರಾಟದ ಅಭ್ಯಾಸ ನಡೆಸುತ್ತಿವೆ (ಅಂಹೂ- ೦೦೬) - 
ಬಾಚಂಗೆ : ೧. ಬಾಚಂಗೆ (ಪನಿಯಾರ) - ಎತ್ತರವಾದ ವೃಕ್ಷವು, ಇದರ 
ಕಟ್ಟಿಗೆಯಿಂದ ಹಣಿಗೆಗಳನ್ನೂ ಕರಡಿಗೆ ಮುಂತಾದ ಶೋಭೆಯ ಒಡವೆ 
ಗಳನ್ನೂ ಮಾಡುತ್ತಾರೆ. (4ರಾಗೆ. ೪೪). ಬಾಸಣಿಗ್ಗೆ : ೨. ಕಾಳಾಂಜಿ 
ಕೈಪಿಡಿ ಬಾಸಣಿಗೆ ಬಂಧುರದಾಲವಟ್ಟ ಚಾವ:ರದ ನಾರಿಯ 
ರೈದಿದರು (ಕಂನಂ. ೯-೭8) : ರನ್ನದ ಬಾಸಣಿಗೆ ಚಿನ್ನದ ಸೀರಣಿಗೆ 
ಕೈಕಟ್ಟಿನವ ಕಟಿನರಿಗೆ ಸೀರೇಯ ತಾಯೀ ನಮ್ಮವ್ವ ಕಳುವ್ಕಾಳೇ 
(ಗೌರಪ. ೦೦). [ಬಾಚು (ಆಬಾರ್ಜು) + ಪಣಿಗೆ./ತುಳ:. ಬಾಚಣಿಗೆ) 
ಬಾಚಣಿಸು,, ಬಾಸಣಿಸು, (ಕ್ರಿ). ಕೂದಲನ್ನು ಹಿಕ್ಕು, - ಬಾಜು : 
ಕುರುಳ ಬಾಚಣಿಸುತಲಿ ಬೈತಲಿಸರವು ಮುತ್ತಿನ ಬೊಟ್ಟು * ೬ ಇಟ್ಟು 
ಶೃಂಗರಿಸೆ (ನಂಡ- ೩-೬೪); ಹೆದ್ವಾರವಿಂತು ಕಡುಚೆಲುವೆಸೆಯೆ ತತ್ಪುರದ 


೬೭೩೫೯ 


20 


25 


30 


40 


46 


ಬಾಜಂತ್ರಿ 


ಮಧ್ಯ ಭೂದೇವಿ 3ನ್ಮಸ್ತಕವ ಬಾಚಣಿಸಿ ತಿದ್ದಿದ ಸುಬೈತಲೆಯ ರೇಖಿ 
ಯೆನೆ (ನನನೋ. ೨-೨೯), ಬಾಸಣಿಸು, : ರುಕ್ಮಿಣಿಸತೃಭಾಮಾದೇವಿಯರ್‌ 
ಕುರ:ಳ ಬಾಸಣಿಸ ಪೂವಿಡಿಕಿಆದು ಪರ್ಜೆಡೆವೆಣೆದರು (ನೋಹತ. ೦೪-೪೦): 
ಶ್ರೀತಳೋದರಿಯ ಕೇಶವ ಬಗಿದು ಬಾಸಣಿಸಿ ಬೈತಲೆಯ ತೆಗೆದು ತಿದ್ದಿದರು 
(ನವರೋ. ೨೩-೦೨). [ಬಾಚಣಿಗೆ +  ಇಸ್ಕು) 

ಬಾಚಣಿಸ್ಕು "ಬಾಸಣಿಸ್ಮು' ನೋ. 

ಬಾಚಿ, (ನಂ). ಮರವನ್ನು ಕೆತ್ತಲು. ಬಡಗಿಗಳಂ ಬಳಸುವ ಅಗಲ 
ಬಾಯಿಯ ಒಂದು ಬಗೆಯ ಕಬ್ಬಿಣದ ಸಾಧನ ; “ದುಡಿಯೆನೆ 
ಬಾಚಿ" (ಮಂಗರಾ. ೧೧-6) : ಬಾಚಿಯಿಂಂ ತಡಂಗಡಿದುಂ ಕೊಂತದಿಂ 
ತಗುಳ್ಹಿ ಜುದುಂ (ರರ್ಮಾಶ್ಶು. ೩-೬೩) : ಬಾಚಿಯೊಳು ಕೆತ್ತುವ ಕತ್ತಿಯಿಂಂ 
ಕಡಿವ ಕರಗಸದಿ ಕೊಅ್‌ವ ರಾರವದ ನರಕಂ ಭಯಂಕರವಾದುದು 
(ಸಿದ್ದಕಾ. 6-೨6). `ಕೈಬಾಚಿ' ಪರಾ. 

[ಸಂ. ವಾಶಿ. ವಾಸೀ./ತವಿ. ವಾಚ್ಚಿ, ವಾಯ್‌ಚ್ಮಿ ; ಮಲ. 

ವಾಚ್ಚಿ ; ತುಳು. ಬಾಚಿ, ಬಾಜಿ; ತೆಲು. ಬಾಡಿಸ] 

ಬಾಚ್ಕಿ (ನಾ). ಮೈಜೋಡು; ಕಂಚುಕ : “ಆ ವಾರವಾಣಕಂ ಕಂಚುಕಂ 
ಚೋಳಕಂ ಕುಪ್ಪಸಂ ಬಾಚೆಯಕ್ಕುಂ೦ ” (ನುಂಗ: ೦೦೦-೨). 1?) 

ಬಾಚಿಸು, (ಕ್ರಿ). ೧. (ಕಸವನ್ನು) ಒಟ್ಟಾಗುವಂತೆ ಸೇರಿಸು; ಗೋರಿಸು: 
(8). ೨. ಹಣಿಗೆಯಿಂದ ಕೂದಲನ್ನು ಹಿಕ್ಕುವಂತೆ ಮಾಡು : 
ಶಾಂತಿಯೇನೋ . . . "ಅಕ್ಕ' ನಿಂದ ಶಲೆ ಬಾಚಿಸಿಕೊಳ್ಳಲು ಒಪ್ಪಿದಳು 
(ವಾತ್ಮಲ್ಮ, ೩೬)- [ಬಾಚು (ಎಬಾರ್ಚು) 3- ಎ ಇಸ್ಮು 

ಬಾಚಿಸ್ಕು ಬಾಜಿಸ್ಕು (ಕ್ರಿ). ಓದು ; ವಾಚಿಸು : ವಾಚಕನೋಲೆಯರ್ಥ 


ಮನಜಣ-ಯದೆ ಎಪರೀತಮಾಗಿಂಶೆಂದು ಬಾಚ್ಚಿಕಾ ಕಾಂ. ಜಿ]ಸಿದಂ 
(ನಠ್ಮಾಕಾ. ೬8-0೬): ಯುವರಾಜನೃಪಂ . , , ರಾಜಾದೇಶವನಾಗಳ್ಳಿರ್ಚಿ 
ನೋಡಿ ತಾಂ ಬಾಚಿಸಿದಂ (ಳಾರಂಉ. ೨೫೭); ಒಂದಂ ಬಾಚಿಸುತಿರೆ 


ಮತ್ತೊಂದಂ ಬೆಸಗೊಳ್ಚಂ . . . ಇದು ಕಾವ್ಯಮಂ ಖಳಂ ಕೇಳ ಸಂದಂ 
(ಸೂಕ್ತಿಸು.- ೦-೩೩). ಬಾಜಿಸು,: ಅದಂ ಸಂಧಿವಿಗ್ರಹಿ ಕೊಂಡು ... 
ಅತಿಮಧುರೋದ್ಭಾವಿತಗಂಭೀರನಾದದಿಂ ಬಾಜಿಸಿದಂ (ಅರಿಫು- ೦೪-೪೬); 
ಸಂಧಿಎಗ್ರಹಿ ರಂಜಾಜ್ಞೆಯಿಂ (ರಾಜಶ್ರೇಷ್ಮಿಯಾ) ಲೇಖಮನಿಂತೆಂದು 
ಬಾಜಿಸಿದಂ (ಶಾವುಂಫು- ೦6೩); ಬರೆಯುಲು9ಂ ಬಾಜಿನಲುಂ ಬಲ್ಲ ಶಬ್ದ 
ಸಂಸ್ಕಾರವುಳ್ಳಾಶ ನಾಗದೇಸಿಗರ್ಗ್ಗೆ ನಿತ್ಯಸ್ಥಿ ತಿಯೊನ್ನು ಪೊಟ್ತಟಇಹಾರಮಂುಂ 
ವರಿಷಕ್ಕೊನ್ಹು ಕಪ್ಪಡವುವನಿಕ್ಕಿಯೋದಿಸಿ (ಎ ಇ. ೫ «6-34: 2012). 
[< ಬಾಜನ್ಮೆ + — ಇಸ್ಕು] 
ಬಾಚು " ಬಾರ್ಚು ' ನೋ. 
ಬಾಚುಗಜು (ನಾ). ತಲೆ ಬಾಚಿಕೊಳ್ಳುವ ವ್ಯಕ್ತಿ; ಶೃಂಗಾರದಲ್ಲಿ 
ಆಸಕ್ತನಾದ ವ್ಯಕ್ತಿ: ಲೋಚಿನೊಳಗಿರ್ದಿಂತು ಬಾಚುಗಲುವಾದನೇ 
ವಾಚಾಲರೊಳಗಿರ್ದನಾಚಾರಿಯಾದನೇ (ರಾಗೀರ. ರೇ. ೨3೬-೭). 
[ಬಾಚು (ವ ಬಾರ್ಚು) + ಕಣು] 
ಬಾಚುಮುದ್ದೆಬೆಲ್ಲ (ನಾ).  ಉಂಡೆಬೆಲ್ಲ : ಒಳ್ಳೆಯ ಬಾಚುಮುದ್ದೆದೆಲ್ಲ 
ಒಂದು ತಟ್ಟೆಯಲ್ಲಿತತ್ತ್ವ (ಮರಮ. ೧೦೩)- 
[ಬಾಚು (<ಬಾರ್ಚು) 4 ಮುದ್ದೆ, + ಬೆಲ್ಲ) 


ಬಾಚುವಲೆ (ನಾ). (ಬೇಟೆಯಲ್ಲಿ ಪ್ರಾಣಿ. ಪಕ್ಷಿಗಳನ್ನು ಒಟ್ಟಾಗಿ 
ಗೋರಲು ಸಾಧ್ಯವಾಗುವಂತೆ ಹೆಣೆದ) ಒಂದು ಬಗೆಯ ಬಲೆ ; 


ಬಡಿಗೆವಲೆ ಬಾಚುವಲೆ ಕಾಢವಲೆ ಗೂಢವಲೆ ಮಡಿಕೆವಲೆ ಮಂದಸಿನ 
ವಲೆಯ ಹೊಣಕಿಗಳ ಬೇಡವಡೆ ನೆರೆದುದು (ಹತಳಾ. 3-6). 
[ಬುಚು (ಬ ಬಾರ್ಚು) + ಬಲೆ] 
ಬಜಂತ್ರಿ, ಬಜಂತ್ರಿ, (ನಾ). ಒಂದು ಬಗೆಯ ಚರ್ವವಾದ್ಯ.: ಶ್ರಿಸಂಧೈ 


ಬಾಜಣೆ 


ಯೊಳಂ ಸಂಜೆವಆ್‌ಯಂ ಬಾಜಂತ್ರಿಯುಣ ಹಅ್‌ಕಾಅಗೆ(ಕೆ]ಯ್ಮತ್ತರು 
ಹಂಸೆರಡು' ( ಶಾಸಶ- ೯೭-೦0೦, 1178.)- ಬಜಂತ್ರಿ ನ ಬಜುತ್ರಿಗಳು 
ಡಮುರುಗವು . . . ಮೊರವುತಿರ್ದವು ಸರ್ವವಾದ್ಯ್ಧವು ಸರಲಘೋಷದಲಿ 
(ಕ್ಯಾನಸಿಂ. ೦೫೨೯); ಬಜಂತ್ರಿಯ . . . ಒಡಕುದನಿ ಕಿವಿಯನ್ನು 
ಗಡಟಿಕ್ಕಿ ಸಿಬಿಟ್ಟಿ ತು (oe ೩). [4 ಮರಾ..ವಾಜಂತ್ರೀ./ಸಂ. ವಾದಿತ್ರ] 

ಬಾಜಣೆ ` ಬಾಜನ್ಕೆ ' ನೋ. 

ಬಾಜನ್ಕೆ (ನಾ). ಓದು ; ಓದುವಿಕೆ; ವಾಚನ : ಬರೆಪದ ಬಲ್ಮೆ ಬಾಜ 
ನೆಯ ಬಿನ ಣಮೊಪ್ಪು ವ ಲೆಕ್ಕದೋಜೆ ಸಂಕರಸುತನೊಳ್ಳ ರಸ್ತ ತಿಚೆ ೂಳಂಟಾ 
ರುಹಾಸನನೊಳ್ವಿ ಚಾರಿಸಲ್ಹೊರೆ ಸರಿಪಾಟಿಯೆಂದು ನಿಖಕೋಬ್ಬ ೯ರೆ ಬಣ್ಣಿ 
ಸುತಿರ್ಪ್ಪದೆಂದೊೊಡೇಂ ಏಲಯನೊ ಸಿಂಗಂ (ಎಳ. ೪11, ಶಿಕಾಂ- ಬರೇ. 
1077) ; ಚಕಾರಕ್ಕೆ ಜಕಾರಂ . .. ವಾಚನಾ_ಬಾಜನೆ (ಕಮುರ. ೨೩೩ 
ಶ್ರಯೋ)- "ಬಾಜನೆಗಬ್ಬ' ಪರಾ. [ಎ ಸಂ. ವಾಚನ] 

ಬಾಜನ್ಯೆ. ಬಾಜಣೆ (ನಾ). ವಾದ್ಯಗಳನ್ನು ನುಡಿಸುವಿಕೆ, - ಬಾರಿಸುವಿಕೆ: 
ಆಟಂ ಬಾಜನೆ ಗಾಡಿಗಳ್‌ " ಪಸದನಂ ಬೆಳ್ಳಿಂಗಳೊಳ್ಳೂತು ಕೊಂಡಾಟಂ 
ಕತ್ತುರಿ ಕಪ್ಪುರಂ ಎಂದಿಂತಿವಂ ಬೇಟಕ್ಕಾಗರಮೆಂಬೆನಣ್ಣ 
(ಉಕಾರ. ೬೩೬೬); ಪಾಡುವ ಸುರಗಣಿಕಾಜನಮಾಡುವ ದೇವಾಂಗನಾಜನು 
ಬಂದನೆಯಂ ಮಾಡುವಮರಿ ಜನಂ ತೇಂಕಾಡಿಸುವುದು ರಾಗರಸದೊಳ 
ಮರನ ಸಭೆಯಂ (6ರಂಘು- ೦೨-೪೦); ನಾಡಿಗೆ ನಾಡೇ . ಉರಿಯುತ್ತಿರುವಾಗ 
ಎಲ್ಲಿಯ ಹಾಡುಗಾರಿಕೆ ? ಬನ್ನವೇ ಅನ್ನವಾದಾಗ ಎಲ್ಲಿಯ ಬಾಜನೆ ? 
ಆನ್ನ. ೨. ಬಜಪೆ : ಪರುಟವಣೆಯ ಗಾನದ ನಚ್ಚಣೆಯ ಬಾಜಣೆಯ 


ಬಿಜ್ಹೋದರರ ಗಂದರರಚ್ಚರರ ಗಜಬಜಿಂ ತೆ:ರೈಸಿದ ಎ.ಎ. ದೇವಾಂಗನೆಯರ 
ಗೊಂದಣಂ (ಕಾಶತಿಕ್ಕ. ೩೬-೨6). [“ಸಂ. ವಾದನ] 
ಬಾಜನೆಕಾಅ (ನಾ). ವಾದ (ವನ್ನು ಮುಡಿಸುವವನು ; ವಾದಕ; 


ವಾದನಕಾರ : ರಾಜಸುತೆಯೆನು ತಜ್ಜಾತಿಗೆ ಕುಡುವುದೊರದೋಜೆಯ 
ವಾ್‌ ದುಷ್ಕುಲದ ಬಾಜನೆಕಾಲಗೆ ಕುಡುವುದುಚಿತವೆ (ನೇಮಿಸಂ- ೦೨-೬೩). 
[ಬಾಜನ್ಕೆ 4 -- ಕಾಲ) 
ಬಾಜನೆಗಬ್ಬ (ನಾ). ಒಂದು ಬಗೆಯ ಕಾವ್ಯ : ಪಲತೆಅದ ಪದ್ಮದಿಂದಂ 
ಲಲಿತವಚೋರಚನನಿಚಯವಪದ್ಧ ತಿಕೆಗಳಿಂ ಸಲೆ ನಿಲೆ ಸಮೆದುದು ಸರಸಾಖುಲ 
ವರ್ಣನಮಾದೊಡದುವೆ ಬಾಜನೆಗಬ್ಬಂ (ಉಾವ್ಕಾವ. ೪೩೫) : ಕನ್ನಡದ 
ಮಟ್ಟಿಗೆ ಪಾಡು. ಮೆಲ್ವಾಡು, ಬಾಜನೆಗಬ ಗಳಿದ್ದವು (ಕಸಾಶ... ೨೪೯) - 
[ಬುಜನ್ಮೆ * ಕಬ್ಬ) 
ಬಾಜವಣೆ " ಬಜಾವಣೆ ' ನೋ. 
ಬಾಜಾ. ಬಾಜೆ, (ನಾ). ೧. ಊದುವ ಅಥವಾ ಬಾರಿಸುವ ವಾದ ಕ 
ಆ ಜಾತ್ರ್ಯಾಗ ಬಾಜಾ ತಗೋತೀನಿ (ಬತ್ತುವ. 0೬). ವಿ. ವಾದ್ಯ 
ಗಳನ್ನು ಬಾರಿಸುವಿಕೆ : ವಾದನ: ಬೇಂಡು ಬಜಂತ್ರಿ ಎರಡೂ ಬಾಜಾ 
ಸುರುಮಾಡಿದವು (ಕೈ8. ೪). ಬಾಜೆ, : ೧. “ಬಾಜೆಬಜಾವಣೆ' ಪರಾ. 
ಬಾಣ ಬಜಂತ್ರಿ « ಹಲವಾರು ಬಗೆಯ ವಾದ್ಯಗಳ ಮೇಳವಾದನ: 
ರಾಜರಾಜೇಶ್ವರಿ ಕಂಪೆನಿ ಬಹಳ ವೈಭವದಿಂದ ಬಾಜಾಬಜಂತ್ರಿಿ, ಮಾಡಿಸಿ 
ಕೊಂಡು ಬೆಂಗಳೂರಿಗೆ ಬಂತು" (ಟಾ - ೪): 
[ ಹಿಂ, ಮರಾ, ಬಾಜಾ. / ಸಂ. ವಾದ್ಯ] 
ಬಾಜಾಣಿ (ನಾ). ನಾಲ್ಕಾರು ಬಗೆಯ ಧಾನ್ಯಗಳನ್ನು ಹುರಿದು 
ಕೂಡಿಸಿ ಮಾಡಿದ ಹಿಟ್ಟು ; p ಇದರಿಂದ ತಾಲೀಪಿಟ್ಟೂ. ಕೋಡು 
ಬಳೆ ಮೊದಲಾದ ತಿಂಡಿಗಳನ್ನು ಮಾಡುತ್ತಾರೆ 
ಬಾಜಾಣಿ ಜಗಟ ಇರಾಕಿಲ್ರಿ (ಜೂಜು. ೩). 
[ ಮರಾ. ಭಾಜಣೇ, ಧಾಜಾಣೀ) 
ಬಾಜಾರ್‌ " ಬಾಜಾರ ' ನೋ. 


೬೩೬೦ 


ಛಾ 


೩೮6 


ಗಿರಿಣ್ಮಾಗ ಬೀಸಿದ | 


ಬಾಜಿಕಟ್ಟು 


ಬಾಜಚಾರ. ಬಜಾರ್‌, ಬಜಾರ, ಬಜಾರು, ಬಾಜಾರ್‌, ಬಾಜಾರು 
(ನ): ದಿನಸಿ ಮುಂತಾದ ಪದಾರ್ಥಗಳನ್ನು ಮಾರಾಟ ಮಾಡುವ 
ಸ್ಥಳ; ಪೇಟೆ; ಮಾರುಕಟ್ಟೆ: ಪುರದ ಬಾಚಾರದೈಶ್ವರ್ಯಮಂ 
ಪೊಗಳಲಳವೆ (ಗುರುಕಾ - ೦-೨೯) : ಪುರದ ಬಾಜಾರದಿಂದೈ ತಂದರಾನಂದದಿಂ 
(ಕುಪಾವ. ೦೪-೧೦೦) ; ರೇವತಿ ಗಂಡನಿಂದ ಇಪ್ಪತ್ತು, ರೂಪಾಯಿಗಳನ್ನು 
ಪಡೆದುಕೊಂಡು ಸಾಮಾನುಗಳನ್ನು ತರಲು ಬಣಜಾರಕ್ಕೆ ನಡೆದಳು 
(ಮುತ್ತೆ ಜೆ. ೬೦). ಬಜಾರ್‌: (ನ್ಕೂಗಕಿ: 1೪, ೬೬೪೪). ಬಜಾರ ; 
ಬಾಜ ಬಜಾರವು ಬಯಲೆದ್ದು ಹೋದೀತು (ಎಂಕ. ೦೨೬-೨೯). 
ಬಜಾರು : ಬಜಾರಿನಲ್ಲಿ ಕಬ್ಬಿಣದ ಧಾರಣೆ ಹೇಗೆ ಏರುತ್ತಿದೆ ಬಲ್ಲಿರಾ? 
(ಉಮಕಾಂ. ೦9): ಬಾಜಾರ್‌ : ಚಾರುತರದ ಬುರುಜಿನೊಳು ಬಾಜಾರ್‌ 
ಹೂಡ್ರೇ (80, ೨೩). ಬಾಜಚಾರು : ಸರಹದ್ದಿನ ಬೆಟ್ಟ ಪರಿಯಂತ್ರ 


ಲಷ್ಕರಿನ ಬಾಜಾರು ಇಳಿಸಿ ಇದ್ದರು (ಕೇಂದ್ರ - ೧೩೪) : ಬಾಜಾರಿನಲ್ಲಿ 
ಅಕ್ಕಿ ತುಟ್ಟಿ: (ಮುಂಂಯ- ೫-೨84) - 
[ « ಪಾರ. ಹಿಂ. ಮರಾ. ಬಾಜಾರ'] 
ಬಾಜಾಧೆಬೀದಿ (ನಾ). ಪೇಟೆಯ ಬೀದಿ: ಮಹಾಲಿಂಗೇಂದ್ರಂ . . . 


ಮಂಟಪವನುಳಿದು ಬಾಜಾರಬೀದಿಯೊಳ್ಳೆದಲು (ಮಹಾನ ೨೪-೩೪)- 
[ಬಾಜಾರ 4 ಬೀದಿ] 
ಬಾಚಾರಮುಖ್ಯ (ನಾ). ಪೇಟೆಯ ವಂಖಂಡ ; ವರ್ತಕಪ್ರಮುಖ : 
ಲಲಿತ ತೊಂಬತ್ತೆಂಟು ಬಾಜಾರಮಂಖ್ಯರ್ಗೆ ಗೆಲವಿನಿ೨ ವೀಧಿಗಳ ಶೃಂಗರಿಸೆ 
ವೇಳ್ಕೆಂದು ದಲಿತದಿಂ ಬಸವರಸ ಪೆ:ಳ4ಲು (ಶ್ರಠುಠ್ಯ. €-0೬)- 
[ಬಾಜಾರ 4 ಮುಖ್ಯ] 
ಬಾಜಾರಿ, ಬಜಾರಿ (ಗು). ೧. ಪೇಟಿಗೆ ಸಂಬಂಧಿಸಿದ ; ವ್ಯಾಪಾರ 
ವಿಷಯಕವಾದ. ೨. ನೀಚ ; ಕೀಳಂಮಟ್ಟದ : ನಿಜಗಂಡನ ಸಂಗವ 
ನೊಲ್ಲದೆ ಭುಜಗರ ಸಂಗವ ವಪಾಡುವ ಬಾಜಾರಿ ತೊತ್ತಿಗೆಲ್ಲಿಯದೋ ನಿಜ 
ಮಂತ್ತೈದಿತನ (ತಣ. 7. ೩೩೩)- ಬಜಾರಿ : ೩. ಕಳಪೆಯಾದ 1 
ಅತಿಸಾಮಾನ್ಯವಾದ : ಎಣ್ಣೆಯಲ್ಲಿ ಕರಿದಿದ್ದ ವಡೆ, ಹಳಸಿದ ಕೊಬ್ಬರಿ 
ಮಿಠಾಯಿ, ಬಜಾರಿ ಷರಬತ್ತು ಅವುಗಳ ಕೆಲಸ ಅವು ಮಾಡಿದ್ದವು (ಸೆ. 
3೬): (ನಾ). ೪. ಮಾನಗೆಟ್ಟ ಹೆಣ್ಣು ; ಸೂಳೆ ; ಬೀದಿಬಸವಿ: 
ಮಗನಿಗೆ ಆಸ್ತಿಯನ್ನು ತಬ್ಬಸಿ ಚಲ್ಲುಚಾಲಿನ "ಜಾರಿಗೆ ಸ ಸ್ವತ್ತೂ ಸೇರುವಂತೆ 
ಮಾಡಬಾರದು (ಪುಟ್ಮಹ..' 0೮೭) ? ನನ್ನ ಚಾರಿತ್ರ್ಯದ ಬಗ್ಗೆ. ವತಾತನಾಡಿದಳೇ 
ಈ ಮೂರು ಕಾಸಿನ ಬಜಾರಿ ? (ಮೂರುರಾ- ೦೪೩). 
( ಹಿಂ. ಮರಾ. ಬಾಜಾರೀ) 
ಬಾಜಾರು -ಬಾಜಾರ' ನೋ. 
ಬಾಜಿ (ನಾ). ೧. ಪಣವನ್ನಿಟ್ಟ ಆಡುವ ಗಂಜೀಪು, ಇಸ್ಟೀಟು 
ಮುಂತಾದ ಆಟ ; ದ್ಯೂತ ; ಜೂಜು: ಸಾಕುಸಾಕು ಬುಜಿಯ 
ಬಿಟ್ಟು ತೊಲಗಿರಿ (ಸಮುಶು. ೨೦). ವಿ. ದ್ಯೂಚಕ್ಕೆ ಒಡ್ಡುವ ಪಣ 
ಅಥವಾ ವಸ್ತು : ಅವ್ರೇನೂ ಬಾಜೀ 'ಮಡಗ್ಬೇಕಾದ್ದಿಲ್ಲ (ರೆಯ್ಮಶು. ೨೨). 
“ಬಾಜಿಕಟ್ಟು' ಪರಾ. [*-ಪಾರ, ಹಿಂ. ಮರಾ. ಬಾಜೀ], 
ಬಾಜಿಕಟ್ಟು (ಕ)- ೧. ಜೂಜಿನಲ್ಲಿ ಪಣವಿಡು, - :ಪಣಕಟ್ಟು : ಯಾರು 
ಗೆಲ್ಲುತ್ತಾರೆ. ಯಾರು ಸೋಲುತ್ತಾರೆ ಎಂಬುದಾಗಿ ಅನೇಕರು ಬಾಜಿ 
ಕಟ್ಟಿದ್ದರು (ಊಕುಳಾ. ೦) ; ಇಬ್ಬರು ಸ್ನೇಹಿತರು ಬಾಜಿಕಟ್ಟ ಅದರ ಅರ್ಥ 
ವನ್ನು ನಿರ್ಣಯಿಸುವ ಭಾರವನ್ನು ವಹಿಸಿಕೊಂಡರು (೬00/6. ಗ: €0)- 
೨. ಒತ್ತೆಯಾಗಿ ಒಡ್ಡು ನ ಒಪ್ಪಿಸು ; ಇವರು ಒಂದು ಹಗಲೆಲ್ಲ ಅನ್ನ 
"ನೀರು ಇಲ್ಲದೆ ತಮ್ಮ ಪ್ರಾಣವನ್ನೇ ಬಂಜಿಕಟ್ಟೆ ಹಿಂಬಾಲಿಸಿದ ಮೇಲೆ, 
ಕಳ್ಳರು . . . ಮೊಕ್ಕಾಂ ಮಾಡಿದರು (ರರಾ. ॥ , 4೬೨) 
[ಬಾಜಿ 4+ ಕಟ್ಟು 2 


ಬಾಜಿಗ 


ಬಾಜಿಗ (ನಾ). ವಾದ್ಮಗಾರ ; ವಾದಕ : ಮೊಳಗಿತು ಬಾಜಗರಲ್ಲಿ 

ಬಾಜಿಸಲ್‌' ಶುಭವಾದ (ಮರಾಠ. ೪೨೨೭೭) - 
[ಬಾಜಾ + - ಇಗ್ಗ/ತುಳು, ಬಾಜಿಗೆ] 

ಬಾಜಿಸು, "ಬಾಚಿಸ್ಕು': ನೋ. 

ಬಾಜಿಸ್ಮು, ಬಾರಿಸು (ಕ್ರಿ). ವಾದ್ಯವನ್ನು ನುಡಿಸು. -ಧ್ವನಿಮಾಡುವಂತೆ 
ಬಡಿ : ದೇವಲೋಕದ ಪಟ'ಗಳಂ ಬಾಜಿಸುತ್ತಂ ಇಂತೆಂದು 
ವೇಟ್ಗಡಿದಂ (6ಡ್ಮಾರಾ: 69-೭) ; ಸುರಸುದತಿ ವೆಅಳ್‌ ಮೆಲ್‌ದು 
ಬೀಣೆಯಂ ಬಾಜಿಸಿದಳ್‌ (60ಪು. ೬-೨೦); ಆ ಸುರದ್ರುಮಕಂಸುವಂ 
ಕೊಯ್ಯದೆ ಸೂಸಿದವು ಬಾಜಿಸದೆ ಮೊಳಗಿದವಾ ಸುರಾನಕವು (ಸಾಕ್ಮಳಾ. 
&೬-6). ಬಾರಿಸ್ಕು : ಬಾರಿಸುವ ಕೊಂಬು ಮದ್ದಳೆ ಘಂಟೆಯಂದುಗೆಯ 
ಘೋರತರರಭಸದಲಿ . . . ಎಯ್ವುಂದರು (ಸಿದ್ದಾ. 6-೪೯) ; ರಾಜಕುಮಾರಿ 
ವೀಣೆಯನ್ನು ಬಾರಿಸಲಾರಂಭಿಸಿದಳು (೫೩೮. ೪೦)- 

[ಬಜನೆ 4 ಎ ಇಸ್ಕು./ತುಳು. ಬಾರಿಸು; ತೆಲು. ವಾಯಿಂಚು)] 

ಬಾಜೀಬಂದು “ಬಾಜುಬಂದ' ನೋ. 

ಬಾಜು, ಬಾಜೂ (ನಂ) - ೧. ತೋಳು ; ಭುಜ. ೨. ಪಕ್ಕ; ಮಗ್ಗುಲು; 
ಪಾಶ ರ್ವ : ವಿಕ್ರಮನ ಬಾಜುಯಲ್ಲೆ ತಾನೂ ಪವಳಿಸಿ ನಿದ್ರೆಯಂ ಗೆಯ್ಯಲು 
(ತನ. ೦೩); ಪರವ್ವ ಯಾರದೋ ಮಾರ್ಗಪ್ರತೀಕ್ಷೆ ವಾಾಡುತ್ತ ತನ್ನ 


ಮನೆಯ ಬಲ ಬಾಜುವಿನ ಕಟ್ಟೆಯ ಮೇಲೆ ನಿಂತಿದ್ದಾಳೆ (ಗಂಗಾಗೌ. ೬೪)-1 


೩. ಪಕ್ಷ ; ಪರ ; ಆ ಮುದಿಹದ್ದು ತನ್ನ ಮಗನ ಬಾಜು ಹಿಡಿದು 
ನನ್ನನ್ನು ದೂಡಬೇಕೆಂದ (8ೀನಶಾ- ೬೮) ; ಅವರು ಚಂದ್ರಭಾಗಕ್ಕನ ಬಾಜು 
ಹಿಡಿದು . . - ಛೀಮಾರೀ ಹಾಕಿದರೆ ಚಂದ್ರಭಾಗಕ್ಕನ ಪಾಡು ನಾಯಿ 
ಪಾಡಾಗುತ್ತಿತ್ತೂ (ಕುೂರುರಾ- ೬೭)- ಬಾಜೂ: ೨. ಆನೆಗೆ ಬಾಜೂ 
ಘಂಟೆಗೆ ಕಬ್ಬಿಣದ ಸರಪಣಿ ಸಹಾ ಪೋಣಿಶಿರುವ' ಹಿತ್ತಾಳೆ ಸರಪಣಿ ೧ 
(ಎಳ. 239, ನಂತನ, ೨೯3-೪೬; 1847); ಎಡಬಲದ ಎರಡು ಬಾಜೂದಲ್ಲಿಯೂ 
ಒಡ್ಡುಹಾಕಿಸಬೇಕು (ಕೃಶಿಶ್ರ ೩೩) ; ವಿವಾಹಕಾಲದಲ್ಲಿ ಅಂತಃ ಪಟವನ್ನು 
ಹಿಡಿದಿರುತ್ತಾರೆ. ಕೊನೆಗೆ ಚವ್ತಾಳಿ ಹೊಡೆದ ಕೂಡಲಿ ಬಾಜೂಕ್ಕೆ 
ಸರಿಸುತ್ತಾರೆ (ಸಂ. ೩5೩). ೪. ದಿಕ್ಲು ; ಕಡೆ: ಭಾಳ ದಿನಾ ಆತು 
ನೀವು ಈ ಬಾಜೂಕಂ ಬಂದು! (೧೦೪- ೬೬೨). 
(ಪಾಠ. ಹಿಂ. ಮರಾ. ಬಾಜೂ] 

ಬಾಜುಬಂದ, ಬಾಜೀಬಂದು. ಬಾಜುಬಂದಿ, ಬಾಜುಬಂದ ಬಾಜೂ 
ಬಂದು (ನಾ). ಸ್ತ್ರೀಯರು ತೋಳಿನಲ್ಲಿ ಧರಿಸುವ ಒಂದು ಬಗೆಯ 
ಆಭರಣ; ತೋಳುಬಂದಿ : ಕೈಗಳಲ್ಲಿ ರತ್ನಜಡಿತ ಕಂಕಣಗಳು, ಭುಜದಲ್ಲಿ 
ಬಾಜುಬಂದಗಳು ಒಪ್ಪು ತ್ತಿದ್ದವು (ನಿ8ಸಾ. 00೬); ವಜ್ರದ ಬೆಂಡೋಲೆ 
ಮುತ್ತಿನ ಕಂಠಿ ಬಸಮ್ಮ ಬಾಜುಬಂದ ನಾಗಮುರಿಗೆ (ಸಿದತ್ರ. ೦-೬೬). 
ಬಾಜೀಬಂದು : ನಾಗಮುರಿಗೆ, ವಂಕಿ, ಬಾಜೀಬಂದು - . . ಮೊದಲಾದ 
ಆಭರಣಗಳನ್ನು ಧರಿಸಿಕೊಂಡು (ಕುಲಿರುಂ. ೩$)- ಬಾಜುಬಂದಿ ; ವಂಕಿಯು 
ಭಾಪುರಿ ಕಂಕಣಗಳುಲಿಯೆ ಬಾಜುಬಂದಿ ನೆರವಿನ ಮಣಿ ಸಿರಿಯೆ (ಳುಶೇಲೋ. 
0೭). ಬಾಜುಬಂದು : ತೋಳಿಗೊಂಕಿ ಬಾಜುಬಂದು ಗೊಂಡೆಗಳು 
(ಕರಾಳ. ೨೮೭೩). ಬಾಜೂಬಂದು : ತೋಳಿಗೆ ಬಾಜೂಬಂದು, ಕತ್ತಿನಲ್ಲಿ 
,ಅಡ್ಡಿಕೆ (ಮುಂ. 90). 
ಪಾರೆ. ಹಿಂ. ಬಾಜೂಬಂದ್‌ ; ಮರಾ. ಬಂಜಂಬಂದ. ಬಂಜೂಬಂದ) 

ಬಾಜುಬಂದಿ 'ಬಾಜುಬಂದ' ನೋ. 

ಬಾಜುಬಂದು "ಬಾಜುಬಂದ' ನೋ. 

ಬಾಜೂ "ಬಾಜು' ನೋ: 

ಬಾಜೂಬಂದು "ಬಾಜುಬಂದ' ನೋ. 

'ಬಾಜೆ, "ಬಾಜಾ' ನೋ, 


೬೩೬೧ 


«9 


ಬಾಡ, ಬಾಡೆ. ವಾಡ. ವಾಡೆ, (ನಾ). 


ಬಾಡ 


ಬಾಜೆ, (ಗು). ಚಿಲ್ಲರೆಬಾಬುಗಳನ್ನೊಳಗೊಂಡ : ಸಾದಿಲ್ವಾರಿಗೆ 
ಸೇರಿದ : ಚಿಲರ ಬಾಜೆಬಾಬು ಬೇರೀಜು ಮೇರೆ (ಕ್ಕೋರ- ೧೯೩೮. ೨೦-೦6) 
1817) ; ಬಾಜೆಬಾಬುಗಳು ಸಹಾ ಯಾಾವತ್ತರಿನ್ನೂ ಅನುಭವಿಸು 
ವದೂ (ಕ್ಕೀಂ. ೦೯೩೯ ೪೨-೯6 ; 1825). [ - ಮರಾ. ಬಾಜೇ) 
ಬಾಜೆಬಜಾವಣೆ (ನಾ). ಹಲವಾರು ಬಗೆಯ ವಾದ್ಯಗಳ ಮೇಳ 
ವಾದನ : ಮದುಮಕ್ಕಳನ್ನು ಬಾಜೀಬಜಾವಣೆಗಳೊಂದಿಗೆ ಮೆರೆಯಿಸುತ್ತ 
» * ನಿಬ್ಬಣ ಹೊರಡಿಸಿದರು (ಜೂರಿಸಿ- 09)- 
[ಬಾಜ್ಕೆ (ನ ಬಾಜಾ) + ಬಜಾವಣೆ] 
ಬಾಟಲಿ “ಬಾಟಲು” ನೋ. 
ಬಾಟಲು, ಬಾಟಲಿ (ನಾ). ಗಾಜಿನ ಸೀಸೆ: ಕಂಪ್ಲಿ: ಏಳು ಬಾಟಲು 
ಬ್ರಾಂದಿ ಮೊದಲೇ ತರಿಸಿ ಇಟ್ಟುಕೊಂಡಿದ್ದೆವು (60೧36. ೭). ಬಾಟಲಿ : 
ನನ್ನ ಶಾಂಪೆನ್‌ ಬಾಟಲಿ ಎಲ್ಲಿ ಅದೆ? (ಕೋಹಿರೀ- ೩೬); ಬಾಟಲಿ 
ಕೊಟ್ಟು ಕಳಿಸಿರಿ. ಔಷಧ ಕೊಡುವೆ (6ಕೋಳ, ೨೪). (+ ಇಂ. Bottle] 
ಬಾಟಾ "ಭಾಟಾ' ನೋ. 
ಬಾಟಾಮಾರ್ಗ "ಭಾಟಾಮಾರ್ಗ' ನೋ. 
ಬಾಟಿ (ನಾ). ೧. ಒಂದು ಬಗೆಯ ರೊಟ್ಟಿ : ಎಲ್ಲರೂ ದೂರದಲ್ಲಿ 
ಬದಿಯಲ್ಲಿ ಕುಳಿತು ಬಾಟಿ ತಿನ್ನುತ್ತಿದ್ದರು (ಹೊಸಮೇ- ೨6೪). ವಿ. 
ಜೋಳದ ತೆನೆ: ಸುಗ್ಗಿಯ ಪೂರ್ವದಲ್ಲಿ ಕೂಲಿಕಾರ ಜನರು... 
ಹೊಲಗಳಲ್ಲಿಯ ಬೆಳೆಗಳನ್ನು ಕೊಂಡು, ಬಾಟೀ ವರಿ ಬಹಳ ರೊಕ್ಕ 
ಗಳಿಸುವರು . (ಕಳಾಗೆ. ೪೩೪) ; ನಾನು ಕೈಯಲ್ಲಿ ಕುಡಗೋಲು ಹಿಡಿದು 
ಬಾಟಿ ಕೊಯ್ಮುವವ (m6. 0): [ +« ಹಿಂ. ಮರಾ. ಬಾಟೀ) 
ಬಾಟು (ನಾ). ಎತ್ತರದಲ್ಲಿ ಸಪಾಟಾಗಿದ್ದು, ವ್ಯವಸಾಯಯೋಗ್ಯ 
ವಾಗಿರಂವ ಭೂಮಿ : ಸ್ತಳದ ಪೂರ್ವದ ಮಾನ್ಯ ಆಯ ಸ್ವಾಮ್ಮ ಬಾಟು 
ಬೋಟು ಸಹ ತೊಗರಿಗಟ್ಟಕೆ ಸಲುವ ಉಪಗ್ರಾಮ ೯ ಹಳಿ ಸಹ . - 
ಅನುಭವಿಸಿಕೊಣ್ಣು (ಎಳ. ೫11: ಮದ್ಮಗಿ. ೪೩-೬; 2684 ?)- 
[«- ಹಿಂ. ಭಾಟ್‌, ಭಾಠ್‌ ; ಮರಾ, ಭಾಟ್‌] 
ಬಾಟೆ “ಭಾಟಾ' ನೋ. 
೧. ಹಳ್ಳಿ; ಗ್ರಾಮ: 
ಇಂತಗ್ರಾಸನಮನುಣುತ್ತಮಜುವತ್ತುಬಾಡಮನಾಳುತ್ತಂ ಸುಖಸಂಕಥಾ 
ವಿನೋದದಿ€ಂ ಕಾಲಂ ಸಲೆ (ಪರ್ನಾರಾ- 06೫-೦೨) ; ಅವರ್ಗಿೀವುದೊಳ್ಳು 
ನಿಲೆ .- ಅಯ್ದ ಬಾಡಮು೦ (ಶಂಶಫಾ. €-೪೩) : ಸಂಧಿಗೆಯಲೈ 
ಬೇಡಿದರೆ ಪಾಂಡುತನೂಭವರಯ್ನ ಬಾಡವಂಂ (ಗರಾಯು- ೩-3೦). ವಿ. 
ಒಂದು ಊರಿನ ಹೆಸರು : ಕೆ೯ಕಿಯೂರ ಜಾದಿಯೂರ ಕೊಡಂಗನೂರ 
ಬಾಡದ ಮಹಾಜನವುಂ (ಎಕ, ೫1, ಶಿಶ್ರದು- ೭೪-೨೮; 968) ; ಕದಂಬಳಿಗೆ 
ಸಾಸಿರದ ಬಳಿಯಗ್ರಹಾರ ಬಾಡದ ಶ್ರೀನಾರಾಯಣದೇವರ್ಗ್ಲೆ ನಿವೇದ್ಯಕ್ಕೆ 
* * * ಬಿಟ್ಟ ಗಲ್ತಿಯ ಕಮ್ಮ ೨೩೫ (ಎಳ. ಸ, ರಾವಣಿ- ೦೪೦-೦೩; 1060). 
೩. ಕೆಲವು ಊರಿನ ಹೆಸರುಗಳ ಕಡೆಯಲ್ಲಿ ಸೇರುವ ಶಬ್ದ : 
'ಗಂಗವಾಡ' ಪರಾ. ಬಾಡೆ ; ೪. ವಂನೆ ; ನಿವಾಸ : ಅವಳು ಆರಾತ್ರಿ' 
ನೆಲಕ್ಕಿ ಬಾಡೆಯಲ್ಲಿ ಬೆಳಗುತ್ತಿದ್ದ ದೀಪಕ್ಕೆ ನಮಸ್ಕರಿಸಿ . 
ಮೆಟ್ಟಲಿಳಿದಳು (ಹುಂಶಾ- 0೩)-' ೫. ಹಜಾರ; ನಡುಮನೆ: ಅತ್ತೆ 
- * ಗಂಡನನ್ನೂ . ಮಗನನ್ನೂ ಕರೆದುಕೊಂಡು ಬಂದು ಬಾಡೆಯಲ್ಲಿ 
ಊಟಕ್ಕೆ ಕುಳಿತರು (ಕುಸಕೂ. ೪). ವಾಡ : ೬. ದನಗಳ ಪಟ್ಟಿ ; 
ಕೊಟ್ಟಿಗೆ : ವಾಡ-ವಾಡಿ ಪದಕ್ಕೆ ಗೋವುಗಳ ಹಟ್ಟಿ, ಎಂದರ್ಥ 
(ಕಟ. ಇಇ). "ಕೊಂಡವಾಡ' ಹೋ. ವಾಡೆ : ೪. ಅವರು... 
ಹಳೇ ಹುಬ್ಬಳ್ಳಿಯ ಒಂದು ಮೂಲೆಯೊಳಗಿನ ಒಂದು ವಾಡೆಯಲ್ಲಿ 
ಒತ್ತಟ್ಟಿಗಿನ ಒಂದು ಕೋಣೆಯನ್ನು ಬಾಡಿಗೆ ಹಿಡಿದರು (ಮೋಣಕ- ೩). 


ಬಿಗ 


೭. (ಅರಸರು. ಜಮಾನುದಾರರು ಮುಂತಾದವರು ವಾಸಿಸುವ) 
ಭವ್ಯವಾದ ಗೃಹ : ಪ್ರಾಸಾದ ; ಭವನ : ದೊಡ್ಡ ವಾಡೆಯಂತಿದ್ದ 
ಮನೆ ಅವರದು. ಅದಕ್ಕೊಂದು ಮಹಾದ್ವಾರ (ಸಮೀ. 099) ; ವಾಡೆಯ 


ಹೆಬ್ಬಾಗಿಲಿನ ಭವ್ಯವಾದ ಹೊಸ್ತಿಲನ್ನು ಅವಳಿನ್ನೂ ದಾಟಿರಲಿಲ್ಲ 
(ಗ್ರಾಣಾಯ. ೬)- “ಪಾಡ್ಕಿ' ಪರಾ. 5 
[5 ಸಂ. ವಾಟ. /ತಮಿ. ವಾಟೈ. ಮಲ. ವಾಡ; ಕೊಡ. ಬಾಡೆ ; 


ತೆಲು. ವಾಡ ಎ ಮನೆಗಳ ಸಾಲು. / ಮರಾ. ವಾಡ, ವಾಡಾ) 

ಬಾಡಗ (ನಂ). ತೋಟ; ವನ: “ವಾಟಕಮೆನೆ.  ಬಾಡಗಮದು" 
(ಕಕುಪ- 06). [ ಸಂ. ವಾಟಕ] 

ಬಂಡಗೆ; ಬಾಡಿಗೆ, ಭಾಡಿಗೆ (ನಾ). ಮನೆ, ಕೊಠಡಿ, ಯಂತ್ರ 
ಮೊದಲಾದುವುಗಳನ್ನು ನಿಯಮಿತ ಅವಧಿಗೆ ಉಪಯೋಗಿಸಿಕೊಳ್ಳು 
ವವನು, ಅವುಗಳ ಒಡೆಯಂನಿಗೆ ಕೊಡಬೇಕಾದ ಹೆಣ: “ ಭಾಟಕಃ. 
ಅವಕ್ರಯಃ ಈ ೨ ಬಾಡಗೆ" (ತಉಾಯು. ೪-೪೦೯) ; ಕೆಯ್ಯ ಗುತ್ತಗೆಯಿಂ 
ಮನೆಯ ಬಾಡಗೆಯಿಂ ವಿಶೇಷಂ ಗದ್ಯಾಣ ಧರಣವಾಗಿಯುಳಿದಡೆ ಪಸಿದು 


ಬಂದವರ್ಗಂಬಲಿಯ ಸತ್ರವಂ ನಡೆಯಿಸುವರ೨ (3942. xx. ೧೦೦೨೩೪; | [5 
1129) ; ಬಾಡ[ಶಾ ಕಾಂ. ಡಿ)ಗೆಯ ಮನೆಗೆ ಹೊಯಿದಾಡಲೇತಕ್ಕೆ 
ಕೋಕಾ. ೭೨೨೫) ; ಕೊಳಚೆಯುದಕಕೆ ಕೊಂಬುದೇ ಹಅಲಗೋಲ 


ಬಾಡಗೆಯ (ಕುಠ್ಕಾಳ. ೨೨-೩೦) . ಬಾಡಿಗೆ : ಲೋಗರ ಕಾರ್ಯಕ್ಕೆ ಬಡಿದು 
ಕೊಳ್ಳ ಬಾಡಿಗೆಯ ಮನೆಗೆ ತಿವಿದುಕೊಳ್ವ ಕಟ್ಟೆಗ್ಗರಂತೆ 
(ರರ್ಶಾಕ್ಕು- €-0೬3); ಎತ್ತ ಹೋದರು ಬಾಡಿಗೆ ಸುಂಕವಿದಕಿಲ್ಲ (ಫುರಂದ- 
೦-೫೩-೦) ; ಬಾಲಕರಿಲ್ಲದ ಬಾಲೆಯದು ಯಾತರ ಜನ್ಮ ಬಾಡಿಗೆ 
ಎತ್ತು ದುಡಿದ ಹಾಗೆ (ಜೂರಾ. ೪). ಭಾಡಿಗೆ : ವೊಂದು ತೇಣಿ ಮನೆಗೆ 
ಮಾಡಿದ ಯೆರಡು ಪಸರದ ಭಾಡಿಗೆಯಿಂದ . . , ದಿನ ೧ ಕೆ ಸೊಲ್ಲಗೆ 
ತೆಂಗಿನ `ಯೆಂಣಿ (ಕಾ. 111-1. 09-80; 3645); ಸಾಹೇಬರು . 
ಜಾಗಾ ಭಾಡಿಗೆಗೆ ಪಡಕೊಂಡರಂತೆ (ಅಶಶಾ- ೦೦೪). 
[೭ ಸಂ. ಭಾಟಕ. /ತಮಿ. ವಾಟಕೈ; ಮಲ. ವಾಡಕ. ತುಳು; ಬಂಡಿಗೆ, 

ಬಾಡಾಯಿ; ತೆಲು. ಬಾಡಿಗೆ, ಬಾಡಿಗ. ಬಾಡುಗ. /ಮರಾ. ಭಾಡೇ) 

ಬಾಡಗೆಕಾಆ (ನಾ). ಕೂಲಿಗೆ ಗೊತ್ತುಮಾಡಿಕೊಂಡ ಆಳು ; 
ಹಣವನ್ನು ಕೊಟಂಲ್ಬ ನೇಮಿಸಿಕೊಂಡವನಂ : ಬಾಡಗೆಕಾಆ ನ 
ಸ್ತ್ರೀಯೆನಲು ತವರೂರಲ್ಲಿರ್ದ ಜಾರೆ ನನ್ನ ಸ್ತ್ರೀಯೆನಲು . . , ಅದ 
ಸೀಳಿ ಎರಡು ಹೆಣ್ಣುಗಳ ಮಾಡಿಯವರಿಬ್ಬರಿಗೆ ಕೊಟ್ಟು (ರೈರಸೂ- 
aac). [ಬಾಡಗೆ ೪+ - ಕಾಅ] 

ಬಾಡಗೆಗೊಳ್‌ (ಕ್ರಿ). ಬಾಡಿಗೆಯನ್ನಲ್ನ ಕೊಡುವ ಕರಾರಿನಿಂದ ವಸ್ತು 
ವನ್ನು ಪಡೆ : ಕೆಲವೆತ್ತಂ ಬಾಡಗೆಗೊಂಡು ಭಂಡಮಂ ಪೇಜ್‌ . . . 
ಪೆರ್ವಟುವಿನೊಳ" ಬಿಟ್ಟಲ್ಲಿ (80೫0. 9-00 ವ್ರ: [ಬಾಡಗೆ4 ಕೊಳ್‌) 

ಬಾಡಬ (ನಾ). ೧. ಕುದುರೆ; ಅಶ್ವ: ಶ್ರೀರಾಮಚರಿತಮಂ ಕೇಳಿಸ 
ಲೊಡಂ ಬಾಡಬಂಗಂ ಬಾಡಬಕ್ಕಂ ವಿಮೋಚನ ಸಮಕ್ಕು೦.  (ಕಾಮೂಳ್ಳ, 
೦೩6-೪). ವಿ. ಕಡಲೊಳಗಿರುವ ಕುದುರೆಯ ಮುಖದಿಂದ 
ಹುಟ್ಟಿದುದೆಂದು ನಂಬಲಾದ ಬೆಂಕಿ: ಔರ್ವಾನಳ; ಕಡಲ್ಲಿಚ್ಚು 
“ನಿರ್ವ, ಸಮುದ್ರವಸ್ನಿಃ, ಬಾಡಬಃ, ಬಡಬಾಮುಖಃ - 'ಈ ೪ 
ಸಮುದ್ರದ ಕಿಚ್ಚು ಈ (ಹಂಡು: ೦೩-೬೦); ಭವಗರ್ವರಸಜೀವನಿಧಿಬಾಡಬ 
ಉಮಾವಲ್ಲಭ (ಏಕ. ೩-೦೦-೦); ನೊರಜು ಬಾಡಬನುದರವರಿವದೆ 
(ಉತ್ತಳ. ೨೩-೦೯). ೧. ೨: ಆ ಮಹಾರ್ಣವಂ . . . ಮದ್ಯಜನ್ಮಸ್ಮಾನ 
ಮಾಗಿಯುಂ ಬಾಡಬೋಪಭೋಗಯೋಗ್ಯಮುಂ ಎನಿಸಿದುದು 
(8ಗರಿ. ೧-೪೫ 5). ೩. ಹಾರವ; ಬ್ರಾಹ್ಮಣ ; ವಿಪ್ರ ; “ಬಂ್ರಹ್ಮಣಂ 
ಬಾಡಬಂ ಭೂಮಿದೇವಂ ದ್ವಿಜಂ” (ಕೂಗ: ೬೩-೦); ಆ ಕಲ್ಲಿದೇವಯ್ಕ 


. ಜೆ 


೩ ೩೭೩ 


30 
1, 


40 


೬೩೬೨ 


ಬಾಡವ 
ಆ ಬಾಡಬರ್ಗಿಂತೆಂದು ನುಡಿದನು (ಬಸಪು. ೫೫೨೩೬); ಭೋರನೆ 
ಬರದು ತುಜಿಗಿರ್ದ ಜಿನರು ಬಂಡಬರು ವೈಷ್ಣವರು ತನತನಗಿದು 


ಚೋದ್ಯವೆನುತ ವೆಂಗಿಸೆ ಕೋಪ ಕೆ೧ನರಿತು ಭೈ ಓೈರವಾಂಕನಿಗೈಕ್ಕೆ ರವೇ. 8-೫0): 
೪. [ಕಾಮಶಾ] ರತಿಕ್ರೀಡೆಯಲ್ಲಿ ಒಂದು ಬಗೆ: 'ಬಾಡಬಕರಣ' 


ಪರಾ. [ಸಂ.) 
ಬಾಡಬಕ (ನಾ) - ಬಾಡಬ ೪ : ಅಗಲಿರ್ದ ಸ್ತ್ರೀ ತನ್ನಯ ಯೋನಿಯ 
ಇರ್ದೆಶೆಯಂ ಸಂಪುಟಂಗಳಿಂ ಪುರುಷನ ಲಿಂಗವೇಳದಿರ್ದೊಡೆಯಲ್ಲಿ ಈ 


ಸ್ತ್ರೀಯಿಾ ಕರಣದಿಂದೊತ್ತಲೈ[ೈ ರಮಿಸೋದು ಬಾಡಬಕೆಂ (ಕಾಮಶಾ. ೨೩೩) - 


[ಸಂ. ] 
ಬಾಡಬಕರಣ (ನಾ). - ಬಾಡಬ ೪ : ಪುರುಷನ ಪತಾಕೆಯೊಜಗಿರೆ 
ಮಗುಳ್ಳು ಮಲಗಿರ್ದ ಗುರುಕುಚೆಯುನುಗೃಹದೆರಡುಕಡೆಯೊಳು 
ಏರಿದೊತ್ತಲವಗೆಚ್ಚಲುರವಣಿಸಿ ನೆರವುತಿಪ್ಪಿರವದೇ ಬಾಡಬಕರಣಂ 

(ಜನವ. ೯೪-0೯೪). [ಸಂ.] 
ಬಾಡಬಕ್ಕ. ಬಾಡಬಾಕ. ಬಾಡಬಾಕಂ. ಬಾಡುಬಕ್ಕೆ. ಬಾಡುಬಂಕ್ಕ 
(ನಾ). ೧. ಒಂದು ಬಗೆಯ (ದ್ಧಿ ಿದಳಧಾನ್ಯದ) ಬಳ್ಳಿ: “ಬಾಡಬಕ್ಕ. 
ಬಾಡಬು್ಕಬಳ್ಳಿನ (ಸ್ಕಿ. ೦೦೦); (ಮೈಈ8ಗ. ೬4-0೩೧೪). ವಿ. ಒಂದು 


ಬಗೆಯ ಮಂಳು ಗಿಡ : ಚರ್ವಿತಚರ್ವಣಲಬ್ಧವಾದ ವರ್ಣನೆಗಳನ್ನು 
ತುರುಕಿ. ಸಾಹಿತ್ಯ ಸೀಗೆ ಗಜ್ಜುಗ ಬಾಡಬಕ್ಕಗಳ ₹ಗ್ಗಾಡಾಗುವಂತೆ 
ಪರಿವರ್ಶಿಸುತ್ತಾರೆ (ತಂಕುಂತ. 6೪). ಬಾಡಬಾಕ : ೧. ಬಾಡಬಾಕನ 
ಸೊಪ್ಪಂ ನೀರಿಂ ಅರೆದು ಎಣ್ಣೆ ಯಾಗಲಿ ಹಸುವಿನ ತಂಪ್ಪವಾಗಲೀ ಕೂಡಿಸಿ 
ಆಜುದಿನ ಕೊಂಡರೆ ಅಂಡವಾತ ಮಾಣ್ಣೂಂ (0ಕ್ಕೆ, ೩೫). ಬಾಡಬಾಕು : 
೨. ಬೆತ್ತ ಕೆಂಜಿಗೆ ಸೀಗೆ ಗಹುಗ ಬಿದಿರು ಮುಳ್ಳಮುತ್ತುಗ ಬಾಡಬಾಕು 
ಗಳು (ಶ್ಯಾನಶ. 90-5೩). ಬಾಡುಬಕ್ಕೆ : ೨. 'ಬಾಡುಬಕ್ಕೆ ಮುಳ್ಳು” 
೦ಬ ಚೂಪಾದ ಕೊಕ್ಕೆಯ ಮುಳ್ಳುಂಟೂ. ಇದಕ್ಕೆ ಮೈ ತಾಗಿದರೆ 
ಒಂದಿಷ್ಟಾದರೂ ಬಾಡು ಕಿತ್ತು ಬರದೆ ಇರುವುದಿಲ್ಲ (ತು. ೩೪೭): 
ಬಾಡುಬಾಕ ೧. “ಬಾಡಬಕ್ಕ. ಬಾಡುಬುಕ್ಕಬಳ್ಳಿ” (ಸಸ್ಮವಿ. ೦೦೦). 

(2) 

ಬಾಡಬಾಕ “ಬಾಡಬಕ್ಕ' ನೋ. 

ಬೂಡಬಾಕು “ಬಾಡಬಕ್ಕ' ನೋ. 

ಬಂಡಬಾಗ್ನಿ (ನಾ). - ಬಾಡಬ ೨: ಹಿಡಿದು ಬಲುಹಿಂ ಕಡಲ ಕುಡಿಸುವೆ 
ಬಾಡಬಾಗ್ನಿಯನು (₹98ರಾ. ೦8-9೨); ಕಾಲಾಗ್ನಿ ಬಂಡಬಾಗ್ನಿ ಪಾಷಾಣಾಗ್ದಿ 
ವೈದ್ಯುತಾಗ್ನಿ ಸೂರ್ಯಾಗ್ನಿ ಎಂಬ ಸೂಕ್ಷ್ಮಬಿಂದುರೂಪ 
ಧ್ಯ ನಯುಕ್ತನಂಗಿ (ಏಶೇಳ- ೦೨೬). [ಸಂ,7 

ಬಾಡಬಾನಲ, ಬಾಡಬಾನಳ (ನಾ). - ಬಾಡಬ ೨. ಬಾಡಬಾನಳ : 


ಪಂಚಾಗ್ನಿ 


ಪರಸೈನ್ಮಸುಭಟಮಹಾರ್ಣವಕೆ ಬಿಡು ನಿನ್ನ ೨ ಮಬಾಡಬಾನಳನ 
ಸಭ 9-0೭). [ಸಂ.] 

ಬಾಡಬಾನಳ 'ಬಂಡಬಾನಲ' ಮೋ. 

ಬಾಡಬೇಯ (ನಾ). ಎತ್ತು: ವೃಷಭ: . ಬಾಡಬೇಯಃ, 
ಶಾಕ್ವರಃ - ಈ ೧೧ ಯೆ (ಎ)ತ್ತು” (ಹಣಉಿಯು. 90-006). ([ಸಂ.) 


ಬಡವ (ನಾ). ೧. ಕುದುರೆ; ಅಶ್ವ 
ಅಂಬರಚರೇಶ್ವರೆ ಪ್ರಭು ಮಗಳ್ಳಿ ಬಟ ವಲ್‌ಗೆ ನಟ್ಟಿಂ (ವರ್ರವೂ. ೩-೯೯). 
೨. ಇ ಬಾಡಬ ೨: ಕೃತ್ರಿ ಮಸೌಷ್ಯ ವದಿಂ ಸಲಿಲಮುಮಂ ಬಾಡವನು 
ಮನೊಳಕೊಂಡ ಕಡಲನರಸಂ ಪೋಲ್ತಂ (ಅರಾ: ೪-೭) : ವಾರಿಧಿಯೊಳಡಗಿ 
ನಿದ್ರಿಪ ಬಾಡವವೊ ತೃಷೆ (ಶೂಂಳುಕ. ೨೬೭). ೧, ೨ : ಧು:ರದೊಳ್‌ ಶೂದ್ರ 
ನೂರ್ಜ೯ತಾರ್ತ್ವಚೆಯ:ದಿಂ ಧೈರ್ಮ್ಯಲ್ರಮಕ್ಷತ್ರಿಯಂ ಪರಸೆ ೈನ್ಯಾಂಬುಧಿ 
ಬಾಡವಂ ದಲ್‌ ಅದಟ್‌ಂ ತಾಂ ವರ್ಣ್ಣಸಾಂಕರ್ಯ್ಯಮಂ ನರಸಿಂಹಂ 


: ಬಾಡವಂಗಳಂ ಹಂಸೆಗಳೆಂ , . . 


ಬಂಜಚವಾಗಿ 


ಹ್ಮ 


ತಳಿದಿರ್ದನ* 
ಎಪ್ರ ps 


(ಎಳೆ. ೪, ರೇಂಕು- ೧೯೩-೪೦, 3161)- ೩. ಬ್ರಾಹ್ಮಣ; 

“ಬ್ರಾಹ್ಮಣಃ, ಬಾಡವಃ, ಏಪ್ರಃ . . . ದ್ವಿಜಃ ಈ ೧೦ 
ಬ್ರಾಹ್ಮಣಂ” (ಹರಾಯು. ೬೩-೨೩೭). (ಸಂ. 

ಬಾಡವಾಗ್ನಿ (ನಾ). ಇ ಬಾಡಬ ೨: ತವೆ ಕುಡಿಯಲ್ಲಿಆಕಿಯದು 
ಬಾಡವಾಗ್ನಿ ಪೋಗೆಂದು ಕುಂಭಸಂಭವಕೋಪಾಗ್ನಿ ವಿಯತ್ತಳದಂ ಕಿಡಿ 
ವಿಡುತುವಿಟ್‌ಿವವೊಲ್ತಪನನಪರಜಳನಿಧಿಗಿಟಚ್‌ದಂ (ಕುಂತ್ಳ. ೬-೦೪). [ಸಂ.) 

ಬಾಡವಾನಳೆ (ನಾ). * ಬಾಡಬ ೨ : ಬಾಡವಾನಳಾವಿಳಜಳಮಂ ಮನಂ 
ಬಯಸಿ ನೋಡಿದನರ್ಣವಮಂ ಗುಣಾರ್ಣವಂ (ಶಂಠರಾ- ೪-೨೩). 

(ಸಂ. ಬಾಡವಾನಲ] 

ಬಾಡವೆ (ನಾ). ಬ್ರಾಹ್ಮಣ ; ಹಾರವ : ಕನ್ನಡ ಯಾತ್ರಿಕರು ಪಂಢರ 
ಪುರಿಗೆ ಹೋದಾಗ ಅಲ್ಲಿನ ಬಾಡವೆಗಳು ಅದೇ ಸ್ತಂಭವನ್ನು ದಾಸರ 
ಸ್ತಂಭವೆಂದು ತೋರಿಸುತ್ತಾರೆ (೪4. 11, ಕುನ್ಕುಂ)-  [ಸಂ. ಬಾಡವ] 

ಬಾಡಿಗೆ ' ಬಾಗಗೆ ' ನೋ. 

ಬಾಡಿಗೆದಾರ (ನಾ). (ಮನೆ ಮುಂತಾದುವನ್ನು) ಬಾಡಿಗೆಗೆ 
ಹಿಡಿದಿರುವವನು : ಈ ಸಲ ಬಾಡಿಗೆದಾರರ ಪೈಕಿ ನಾರಾಯಣನು . . . 
ತುಂಬಾ ಕಂಗಾಲಾಗಿ ಹೋಗಿದ್ದನು (ಕೂಂಹು- ೮೨೨). 

(ಬಾಡಿಗೆ (ಆ ಬಾಡಗೆ) *- _. ದಾರ್ಮ) 

ಬಾಡಿಗೆಮನೆ (ನಾ). ಬಾಡಿಗೆ ಕೊಡುವ ಕರಾರಿನಿಂದ ಪಡೆದ ವಂನೆ: 
ಶ್ಶಾಮಲಾಲರು - ೬ ೬. ಕಲಕತ್ತೆಯ ಬಾಡಿಗೆಮನೆಯಲ್ಲಿ ಹೆಂಡತಿ ಬಿ:ಗ 
ರೊಡನೆ ವಾಸಿಸುತ್ತುರೆ (ಕುಂಹಿಂ.- ೪೯) ; ಬಾಡಿಗೆಮನೆ. ಕೂಡಿಕೆಳೆಂಟರು 
(ಗಾರೆ): [ಬಂಡಿಗೆ (ಎ ಬಾಡಗೆ) 3- ಮನೆ] 

ಬಾಡಿಸು. ವಾಲ್‌ಸಂ (ಕ್ರಿ). ೧. ಸೊಪ್ಪು. ತರಕಾರಿ, ಮಾಂಸ 
ಮುಂತಾದುವನ್ನು ಬಾಣಲಿಯಲ್ಲಿ ಹಾಕಿ ಬೆಂಕಿಯ ಮೇಲಿಟ್ಟು 
ಹುರಿ.- ತಾಳಿಸು : ಚಮ್ಮಟಿಗೆಗಂಶುಕಕಿಟೆ್ಟಳಗಾಗಿ ಬೆಟ್ಟಿದರ* ಬಾಡಿಸು 
ವೇಜ ಬಾಡಿಸುವ ಹೇಜುವ ಕಟ್ಟುವ ಕುಟ್ಟುವಾವಗಂ ಹೂಡುವ ದುಃಖದಿಂ 
ತಿರಿಂಚಾತಿಯ ಕೋಟಲೆ ಕುಂದದೊರ್ವೆಯುಂ (ಅನಂಪು- ೮೪೩); ಪಿಸಿತ 
ವನು ಕತ್ತರಿಸು ಹುರಿ ಹುರಿ ಕಾಸು ತಾಳಿಸು ಬಾಡಿಸು (ತಾಗತ. ೦೬-೪೬): 
ಈ ಕಾದುತರಕಾರಿಗಳನ್ನು . . . ಬೇಯಿಸುವುದು ಬೇಕಿ, ಒಗ್ಗರಣೆ ಹಾಕಿ 
ಬಾಡಿಸಿದರೆ ಸಾಕು 1 (ಜಸುಹೊ. ೩೦೦). ವಿ. ಕಳೆಗುಂದಿಸು ; ಒಣಗಿಸು ; 
ಕಂದಿಸು : ತೇಜಂ ಬಾಡಿಸುತಿರ್ಪ ರೇಖೆಯೊ ಚಿರಂ ಬಾಟಾ ಸೆಯಿಂದೀ 
ಮಹಾರಾಜರ್ನೋಡುವ ತೀವೃತೇಜದ ಮಹಾಸಪ್ತಾರ್ಚಿಗಂಡುಂ ಮಹಾ 
ತೇಜಂ ಭಾಸ್ಕರನಸ್ತದೊಳ್‌ ಕೆಡೆವುದುಂ ಕಂಡುಂ ಮಹೋಳ್ಕಂ ಜ್ವಳತ್ತೇಜಂ 
ಬೀಬ್ವುದುಗಂಡುಮುದ್ಧ ತಮಹಾಮೋಹಾಂಧಕಾರಾಂಧಕಲ್‌ (ಅರ್ಥನೇ. ೪-29). 
೩. ಹಪ್ಪಳ, ಉಪ್ಪಿನಕಾಯಿ, ಚಕ್ಕಣ ಮೊದಲಾದ ಪದಾರ್ಥ 
ಗಳನ್ನು ( ಆಹಾರ ಅಥವಾ ಕಳ್ಳಿನೊಂದಿಗೆ) ನಂಜಿಕೊಳ್ಳು : 
ಉಪದಂಶಃ. ಅವದಂಶಃ, ಭಕ್ಷಣಂ-ಈ .೩ ಕಡಿವುತ್ತೆ ಬಾಡಿಸುವುದು 
(ಜರಾಯು. ೩9-0೭8) ; ಕುಂಟಣಿಯಂ ನೊಣೆಗಬ್ಬೆ ತಿಂಗೆ ಬೆ:ಗುರುಟೆ ಬಳಾರಿ 
ಬಾಡಿಸುಗೆ (ನ. ೨-00೬) : ಮೊಸರನ್ನ ಉಂಡ ಮೇಲೆಯೂ ಹಾಗೆಯೆ 


ಪಲ್ಲಿಕಾಯಿ ಬಾಡಿಸುತ್ತ, ಅವು ತೀರಿದ ಮೇಲೆ ಬರಿಯ ಉಪ್ಪನ್ನೆ 
ಬಾಡಿಸುತ್ತ . . . ಕುಳಿತಾಗ ಬಡಿಸುದವರ ಹುಚ್ಚುನಗೆ ಕಂಡಾಗ ನನ್ನ 


ಊಟ ಮುಗಿದುದರ ಕಲ್ಪನೆ ಬುದುದೂ. ಗೊತ್ತಿದೆ (ಮುಂಗಾಫಿ 64). 
ವಾಟಂ೨ಸು : ೧. ಪೆರ್ನೊಣಂಗಳಿಂ ತಗುಳ್ಳೂಜಿಸಿಯುಂ ಕಾವಲಿಯೊಳಿಕ್ಕಿ 
ವಾಬ೨ಸಿಯುಂ ಇಂತನೇಕವಿಧದಂಡನೆಗಳಿಂ ದಂಡಿಸಿಯುಂ ಸೈರಿಸಲಾಆದೆ 
(ರವರ್ಪಾಮ್ಮ - ೩-೭೩): [ಬಾಡ್ಮು 1 - ಇಸ್ಕೂ./ತೆಲ್ಲಾ ವಾಡಿಂಚು] 
ಬಾಡು, (ಕ್ರಿ). ೧. (ಹೂವು, ಚಿಗುರು ಮುಂತಾದುವುಗಳು) ಒಣಗು ; 
ಮುರಂಟು : “ ಬಾಡು-ಮ್ಮೂನೇ, ಮಾಂಸೇ ಶಾಕೇಚ " (ಕಮಠಾ. ಈ) ; 


೬೩೬೩ 


16 


೪6 


ಬಾಡುಳಟ್ಟು 


ಜ 


ಸಸ್ಮಾವಳಿ ಸುಗಿದಗಿದು ಕೂಡೆ ಬಾಡಿರ್ದುದು (ಅಂತೆ. ೦೦-೬೬) ; ಹೂ ಬಾಡಿ 
ದಲ್ಲಿ ಪರಿಮಳವನಜಸುವರೆ (ಜಳ. 0೬) ; ಕಟ್ಟೆಯುಮೇನೊ ಮಾಲೆಗಾಅನ 
ಪೊಸಬಾಸಿಗಂ ಮಂಡಿವ ಭೋಗಿಗಳಿಲ್ಲದೆ ಬಾಡಿ ಪೋಗದೇ (9ರಂತು. ೦-೪೩) ; 
ಭಯದಲಿ ಬಾಡುವುದಲೇ ರಿಪುನೃಪಾಲರ ಸಮರಜಯಬೀಜ (ಕುವ್ಯಾತ- 
0೨.6೬). ೨. ಕಳೆಗುಂದು ; ಕಾಂತಿಗುಂದು ; ಮಂಕಾಗು : ಇಂದೆಮ 
ಗುಣಲ್ಮೆ ಬಗೆಯಿಲ್ಲುಪವಾಸಂಗೆಯ್ದವ್ಲೆಮೆಂದು ಪರಿಚ್ಛೇದಿಸಿ ನುಡಿದೊಡೆ 
ಬಿನ್ನನೆ ಮೊಗಂ ಬಾ[ಕಾಕಾ. ಮಾ]ಡಿ ಭಟಾರರಂ ವಂದಿಸಿ ಪೋಗಿ (ನರ್ಮಾಣ. 
40-09); ಈ ಮೊಗಮಿದಿಂತೇತರ್ಕೆ ಬಾಡಿರ್ದುದು (ಅತಿ. ೩-೨8); ಆರಾತಿ 
ನೃಪವಕ್ಕ್ವಾಬ್ಮಂ ಕರಂ ಬಿಡುಗುಂ (ಉದ್ಮಟ. ೦೨-೬೨): ೩, ಸೊರಗು ; 

ಕಂಗ್ಸು : ಇಂತೇಕೆ ಬರ್ದಿ ಬಂಬಳಂಬಾಡಿ ವಾಡಟಃದುಬ್ಬೆಗಂಬಟ್ಟಿರ್ದೆ 
(ರಠ್ಮಾರಾ. 46.೬೩) ; ಬಾಡಿ ವಾಡಲ್‌ದು ಬಟಲ್ಲು ಜೋಲ್ಡಿರವು . . . 
ಕನ್ನಡಿಸಿದಪ್ಪುವು ಕನ್ನೆಯ ಕನ್ನೆವೇಟಮಂ (₹0ಠಠಾ- 9-೬೦) ; ಹೂಡಿದಂಬಿನ 
ತೋಳ ತೆಗಹಿನ ಬಾಡಿದುತ್ಸಾಹದ ವಿತಾಳದ ಬೀಡಿಕೆಯ ಬೇಳುವೆಗೆ 
ಬೆಬ್ಬಳೆವೋದನಾ ಪಾರ್ಥ (ಕುಶ್ಮಾಕ: ೦೯-೦೦). 

[ ದೇ. ತಮಿ. ವಾಟು, ವಾಟ್ಮು ; ಮಲ. ವಾಟುಕ, ಐಾಟ್ಕುಕ್ಕೆ; 
ತುಳು, ಬಾಡು ; ಕೊಡ. ಬಾಡ್‌ ; ತೆಲು. ವಾಡು; ಪರ್ಜ. ವಾಡ್‌) 
ಬಾಡ್ಕು (ನಾ). ೧. ಅಡಗು; ಮಾಂಸ: “ಅಡಗು, ಬಿಕ್ಕು, ಬಾಡು. 
ಈ ೩ ಮಾಂಸಂ” (ಕತಾ. ೩-೦೨) ; ಲೇಸಾಗಿ ಬೆಂದ ಬಾಡಂ 
ಬಾಸಣಿಸಿಟ್ಟದನೆಯಮೃತಮ ಶಿಗಟ್ಟೆಸಿದರ (ಯುಕೋಶ. ೩-೭೦) ; ಸಗರ್ವಿ 
ಭೀಮನ ಬಾಡ ಕೆೊಯ್‌ಕೊಯ್ದು ಮರುಳ ಬಳಗವ ತಣಿಸಿದಡೆ 
ಹಿರಿಯರಸರಲಿ ಸಂಧಾನವೆಂಬೆ ಹ (ಕುನ್ಮಾಗ,. 8-3) ; ಜೀಮೂತವಾಹನ 

. « ತನ್ನೊಡಲ ಬಾಡ ಗರುತ್ಮನಿಗಿತ್ತು ಸತ್ಕೀರ್ತಿಯ ನಾಡೊಳು 
ಪಡೆದುದನೆಜ್‌ಯಾ (ರೋಶಕ- 3-3೬) ; ಸೊಕ್ಕಿದೀ ಬಾಲ ಹೆಮ್ಮಾರಿ 
ಕಾಲಿನಂತೋಡದಿದು ; ಹಲ್ಲಳೊಲು ಕಡಿಯದಿದು ; ನಾಲಗೆಯ ತೆರ ಬಾಡ 
ಸವಿ ತಿಳಿಯದು (ಕತ್ಯ- ೪4-0). ೨. ತರಕಾರಿ; ಕಾಯಿಪಲ್ಮ್ಕ : 
ಹೆಡಗೆಗೆ ವೊಂದು ಹಿಡಿ ಬಾಡು (ರಳಕಾ. ೦೯೩೪. ಇಂತಿ- 9೩-೦೦; 7). 
“ ಬಾಡುಕಾಯ್‌ ' ಪರಾ. ೩. ಊಟದ ಮಧ್ಯೆ ಮಧ್ಯೆ ನಂಜಿ 
ಕೊಳ್ಳಲು ಬಳಸಂವ ಹುರಿದ ಅಥವಾ ಕರಿದ ಮಾಂಸ, ತರಕಾರಿ 
ಮುಂತಾದುವುಗಳಿಂದ ಮಾಡಿದ ಪದಾರ್ಥ : ತುಪ್ಪಮುಂ ಪಲವುಂ 
ತೆಆದ ಬಾಡು[ತಾಟಂ. ಶಾಕಂ]ಗಳುಂ ತುಯ್ಕಲುಂ . . . ಪದಿನೆಂಟುಂ 
ತೆಆದ ಭಕ್ಷ್ಯ ರೂಪಂಗಳುಮಂ . . , ಬ್ರಹ್ಮಯ್ಕಂಗೆ ಮಹಾದೇವಿ 
ಬಡ್ಡಿಸಿದೊಡೆ (ನಡ್ಡಾಣು. ೭-೦೩) ; ಆ ಪರದಂ ಕೂಟಂ ಕಲಸಿ ಪಲವುಂ 
ಬಾಡುವೆರಸ ಕೂಟನೊಂದು ದಳಿಂಬದ ಕಪ್ಪಟದೊಳ್‌ ಕಟ್ಟಿ ಕೊಟ್ಟಡೆ 
(ಬಂಶ೦, ೦೪-೩೦ ನ). [ದೇ. 8 ತಮಿ, ವಂಟ್ಟು; ತುಳು. ಬಾಟಣೆ) 

ಬಾಡ್ಕು (ನಾ). ೧. ತೆರೆ; ಮರೆ: ಕೃಷ್ಣನುಯೆಲ್ಲಿ ಪೋದನುಯೆನುತ್ತೆ 
ನಲ್ಲೆಯರು ಕೈಗಳನು ಹೊಸಕೊಳುತ ಬಾಡ ಮರೆಯಲ್ಲಿ ಮರೆಗೊಂಡಿರ್ಪ 
ನೆಂದು ಪೊಕ್ಕರಸಿ ಶಾವೆಲ್ಸ್ದ ವಲ್ಲಿ] ಕಾಣದೆ ಮರಳಿ ಬಂದು (ಕಠತೋ. 
99 89). " ಪಂಬಾಡು ' ಪಡು. ೨. ಗುಡಾರ; ತಂಬಂ : ಸುತ್ತು 
ವಳೆಯದರಿ [8 .ಶುಭ್ರಪಚ್ಚಡಗಳಲಿ ರಚಿತ ಪೊಸಬಾಡನುರೆ ಬಂಧಿಸಿದರು 
(ನವಮೋ: 30): [ - ತೆಲು, ಬಾಡು./ ಮರಾ. ಬಾಡ್‌ ] 

ಬಾಡುಂದಳಿರ್‌ ``(ನಾ). ಒಣಗಿದ ಎಲೆ; ಮುರುಟಿದ ಚಿಗುರು: 
ಬಟ್ಟೆ ಪೋಪರ್ಬಬಲೈಗಟಕದುದನಅೌಪುವ ಬಾಡುಂದಳಿರ ಪಾಸಿಕೆಗಳುಮಂ 
(ಳಾದಂಗ, ೨೬೬) - [ಬಾಸ್ಮು + ತಳಿರ್ಮ್‌] 

ಬಾಡುಕಟ್ಟು (ಕ್ರಿ). (ಹೊಲಗದ್ದೆಗಳ ರಕ್ಷಣೆಗಾಗಿ ಸುತ್ತಲೂ ಬಾಡಿದ 
ಸೊಪ್ಪು, ರೆಂಬೆ. ಮುಂತಾದುವುಗಳಿಂದ) ಬೇಲಿಯನ್ನು ಕಟ್ಟು : 
ಗಿಡಗಳು ದೊಡ್ಡವಾಗುವವರೆಗೂ 'ಸುತ್ತಲೂ ; . . ಈಚಲುಬರಿಗಳಿಂದಾ 


' ಬಾಡುಕಾಯಾ್‌ ೬೩೬೪ 


ಗಲಿ ಕರಕಲ ಕಟ್ಟಿಗೆಯ ಬರಿಗಳಿಂದಾಗಲಿ ತಟ್ಟಿಗಳನ್ನು ಹೆಣೆದು ಸುತ್ತಲೂ 
ಬಾಡು ಕಟ್ಟಿದ ಹಾಗೆ ಕಟ್ಟಿ ಚಾಟು ಮಾಡಬೇಕು (ಕೃಏಶ್ರ. ೦೭೫)- 
[ ಬಾಡ್ಕು (p ತುಳು. ಬಾಡು = ಬೇಲಿ) + ಕಟ್ಟು) 

ಬಾಡುಕಾಯಾ್‌, ಬಾಡುಕಾಯಿ (ನಾ). ತರಕಾರಿಯಾಗಿ ಉಪಯೋಗಿ 
ಸುವ ಕಾಯಿ: ಬಾಡುಕಾಯೆಂಬಿವು ಭಂಡಿಗೆ ಹತ್ತು ತಲೆವೊಟ್‌ಗೆ 
ನಾಲ್ಕಕ್ಕುಂ .(ಎಇ. ೩1%, ೩೩-೩೦ ; 1135); ಶಾಕಶಾಕಟಂ, ಶಾಕಶಾಕಿನ:._ 
ಈ .೨ ಬುಡುಕಾಯ ತೋಂಟಂ (ಕರಾಯ. ೨೭-೪); ಮಾಜುವ ಹೆಡಗೆಯ 
ಹಣ್ಣುಹಂಪಲ್‌ ಬಾಡುಕಾಯ್ಗೆ ಹಿಡಿಬಾಡು ಹಿಡಿಹಣ್ಣಂ ಕೊಟ್ಟರ್‌ (ಎಂ, 
೪, ೨೦-೬೪; 1161). ಬಾಡುಕಾಯಿ: [ಬೋವಕ]ಿಕ್ಕಳು ತಂದು ವಾಲುವ 
ಬಾಡುಕಾಯಿಗೆ 'ತಿಪ್ಪೆಸುಂಕವ ಕೊಟ್ಟರು (೩929. ಸಸ. ೨೪೮-೭೬: 1226). 

(ಬಾಡ್ಮು 4೫ ಕಾಯ್‌] 

ಬಾಡುಕಾಯಿ “ಬಾಡಂಕಾಯ್‌” ನೋ. 

ಬಾಡುಣಿ (ನಾ). ಮಾಂಸವನ್ನು ತಿನ್ನುವಂಥದುಂ: ಭೂತ: ಪಿಶಾಚಿ: 
ಓಡಂ ಪಿಡಿದಿರ್ದೊಡೆಯುರ ಬಾಡುಣಿಗಳ ಕೂಡಿ ಬೆತ್ತಲೋಡಾಡಿಯು ನೀಂ 
ಬೇಡಿದ ವರಗಳ ನೀಡುವೆ (5038. ೪-೦೦). [ಬಾಡ್ಮು* - ಉಣಿ] 

ಬಾಡುಬಕ್ಕೆ "ಬಾಢಬಕ್ಕ' ನೋ. 

ಬಾಡುಬುಕ್ಕ “ಬಾಡಬಕ್ಕ' ನೋ. 

ಬಾಡುಮೋಣಕ್‌ (ನಾ). ಮಂಕಾದ ಮುಖ; ಕಾಂತಿಹೀನವಾದ ಮುಖ: 
ಭೀತಿಯಲಿ ಬಾಡುಮೋಜಕೆಯನೆತ್ತಿ ಕೈಗಳ ನೀಡಿ ಕಂಗಳ ಮುಚ್ಚಿ 
ಬೆಚ್ಚಿದನಡಿಗಡಿಗೆ ಭೀಮ (ಕುನ್ಮಾರಿ - ೦೦-೩೮). [ಬಾಡು + ಮೋಹಿ] 

ಬಾಡೆ *ಬಾಡ' ನೋ. . 

ಬಾಣ, . 'ಬಾಣೆ' ನೋ. 

ಬಾಣ, ವಾಣ, (ನಾ). ಒಬ್ಬಾತನ ಹೆಸರು: 'ಬಾಣರಸ', "ಬಾಣಸಾಮಿ' 
ಪರಾ. ವಾಣ, : ಪ್ರತಿಪನ್ನಮಂದರಂ ವಾಣಸ್ಮನ್ವಯಪುರಂದರಂ . . . 
ಶ್ರೀಮನ್ಮಹಾಪ್ರಧಾನಂ ಕೆಡಿತವೆರ್ಗ್ಗಡೆ (ಕೋ: 
“ವಾಣರಸ' ಪರಾ. 

ಜಾಣನ ಪಳ್ಳಿ « ಒಂದು ಊರಿನ ಹೆಸರು : ದೇವಕೊಮಾರನುಂ 

ಭಧೋರನುಮಿಟಾರರವೆ ಬಾಣನ ಪಳ್ಳಿಯ. ಕೊಣ್ಣ ಶ್ರೀ ಕೇಸಿಗ ೫x x x 
ತಟೆಸೆಜ್‌ಯಲು ಕಟ್ಟನ್‌ ಕಟ್ಟು ವುದರ್ಶ್ಶ ಕೊಟ್ಟ ಸ್ತಿತಿಕ್ರಮವೆಂತುವೆಂದೊಡೆ 
(ಕ: 411 ಶ್ರೀರಂಗ- ೦೪೪-೦೨; 904 9). ಬಾಣರವಾಡಿ ಎ ಒಂದು ಸ್ಥಳದ 
ಹೆಸರೂ : ು ಗಂಗವಾಡಿ ತೊಮ್ಬತ | ಟುಸಾಸಿರವುಂ ಬಾಣರವಾಡಿ ಇನ್ನಿ 
ಚ್ಛಾ ೯ಶಿರದ ಬಳಂಜವೊಲ್ಲ. ನೆರೆದು (oe. x (8). ಮುಳಶಾ. ೩೦೬-೩; ಸು-950)- 

ಬಾಣ್ಯ (ನಾ). ೧. ಬಿಲ್ಲಿಗೆ ಹೂಡಿ ಬಿಡುವ ಅಸ್ತ್ರ ; ಅಂಬು; ಕಣೆ: 
“ ಚಿತ್ರಪುಂಖಂ ಮಾರ್ಗಣಂ ಬಾಣಂ * . . ಕಾಂಡಮೆಂದೆನಲ್ಕಂಬೆನಿಕ್ಕು” 
(ಕುಂಗಂ- 68-49); ಗಂಣಾರ್ಣವಂ - ಮತ್ತಮೈಂದ್ರ ವಾರುಣವಾಯ 
ವ್ಯಾಗ್ನೇಯಪಾರ್ವತಾದಿ ಬಾಣಂಗಳಂ ತುಡೆ . 
ಐದುಬಾಣವ ಕೊಂಡು ಯಂತ್ರದ `' ಹೊಳಹನೀಕ್ಷಿಸಿದ 
೦೫-೨೪) ; ವನಜಾಕ್ಷಿ . . . ನಂದನನ ಕಾಣದೆ ಕಂಗೆಟ್ಟು 
ಮುಮ್ಮೊನೆಜಾಣ ತಾಗಿದ ಹುಲ್ಲೆಯಂತೆ '(ನೋಶತ. 9-೬೭೪). ೨. 
ಶಬ್ದ ; ಸದ್ದು : ಶಬರಬಲ . ಬಾಣಮಯ ಬಾಣಮಯ ಬಾಣಮಯ 
ವಾಗಿ ಕಾನನಂ .ಕಣ್ಣೆ ಸೆದುದು. (ಪಕಕಾ. ೩-೦೪): ೩. ಬೆಂಕಿ; ಅಗ್ನಿ : 
ಮೇಲಿನ ." ಹಚಕಾ ' ಪ್ರಯೋಗವನ್ನು ನೋಡಿ. ೪. ಒಂದಂ 
ಬಗೆಯ ಸಸಿ; -ನೀಲಿಗೋರಂಟೆ ; “ ನೀಲೀ, ರುುಂಟೀ, 
ಬಾಗಿಃ. ಈ ೩ ಕರಿಯ ಗೋರಂಟೆ ”' (ಪಣಯಂ- ೩-೩೨). ೫. ಈಶ್ವರ 
ಸಂಕೇತವಾದ ಲಿಂಗಾಕೃತಿಯಲ್ಲಿ ಪಾಣಿವಟ್ಟಲಿನ ಮೇಲೆ ಕಾಣುವ 
ರುಬ್ಬುಗುಂಡಿನಾಶಾಶದಲ್ಲಿರುವ ಭಾಗ ; ಅವರು ಶಿವಲಿಂಗದ ಬಾಣವೇ 


10 


156 


20 


೭-೩-೨೬೨; 3062). | 


(ಶಂಪಥಾ: ೨-೭೬ ನ); 


(ಳುವ್ಮಾ. 
ಹೊರಳ್ತ್‌ಳು 


40 


46 


ಬಾಣಂತಿತನ 


ಪುರುಷಚಿಹ್ನೆಯೆಂದೂ ಅದರ ಕೆಳಗಿರುವ ಯೋನಿಯೇ ಶಕ್ತಿಯೆಂದೂ 
ಹೇಳುತ್ತಾರೆ (ಐರದ- 30). ೬. ಶಿವಭಕ್ತನಾದ ಒಬ್ಬ ರಾಕ್ಷಸರಾಜ; 
ಬಲೀಂದ್ರನ ಮಗ : ಏನಂ ಕಾರಣ ನೀವು ಬಾಣನ ಗೂ ಕುಯ್ದಿರಿ 


(ಸವ. ೭೪೨): ಸಂಬಂಧಿ ಬಾಣನಂ ಹಾರೈಸುವೊಡೆ ನಿನ್ನ ಬೇರ್ಗೊಲೆಗೆ 
ಶಿವನಿಪ್ಪ ಕಾರಣಮನಂಗಶ್ಚಮೇ ಪ್ರಾಪ್ತಮೆಂದು ಹರಿ ತನ್ನ ಸುತನಂ 
ಜಜಿಕಿದನು. (ಕರಾ: ೭-೪೦). ೭. ಹುಲ್ಲು: ತೃಣ. ೮. ಹರ್ಷ 


ವರ್ಧನನ ಕಾಲದಲ್ಲಿ ಕಾದಂಬರೀ. ಹರ್ಷಚರಿತಗಳೆಂಬ ಕಾವ್ಯ 
ಗಳನ್ನು ಬರೆದ ಒಬ್ಬ ಪ್ರಸಿದ್ಧ ಸಂಸ್ಕೃ ತಕವಿ : ಬಾಣಂ ವಲ್ಲಭ 
ನಕ್ಕುಮೆಂದು ಪಡೆದಾ ವಾಗ್ದೇವಿಗಬ್ದೋ "ದೃ; ಸ ಜಾಣಿಂ ಬಾಣಿಯೆನಿಪ್ಪ 
ದೊಂದು ಪೆಸರಂ ಮುನ್ನಿತ್ತಂ (uae ೩). ೯. ದೀಪಾವಳಿ 
ಮುಂತಾದ ಹಬ್ಬದ ದಿನಗಳಲ್ಲೂ ಸಂತೋಷಸಮಾರಂಭಗಳಲ್ಲೂ 
ಹಾರಿಸುವ ಹೂಬಾಣ ಮುಂತಾದ ಸಿಡಿಮದ್ದು : ಬುದ್ಭುದ ನಾನಾ 
ಚಿತ್ಪಭೆ ತೋರುವ ಬಾಣ ಬಿರಿಸು ಬಹಳಿನಲಿ (8ರಾನ. ೦೪೩-೬): 
ಹಗಲುಬಶ್ತಿಯು ಬಾಣಬಿರಿಸು ಮಹತಾಪುಗಳು (ಕೃಷ್ಣಂ. ೩-೦೦); ಬಾಣ 
ಬಿರುಸು ರಂಢೋಲುವಾದ್ಯ (ತುಟ್ಮಹ- ೧0). ೧೦. ಒಂದು ಬಗೆಯ 
ಬಟ್ಟೆ,-ವಸ್ತ್ರ. ೧೧. [ಗಣಿತ]ಐದು ಎಂಬ ಸಂಖ್ಯೆಯ ಸಂಕೇತ :. 
ಕ್ಷೋಣೀಶ ವಾಯು ದಿನೇಶ ರುದ್ರನುಂ ಬಾಣಸ್ಥಾನದೊಳಾಗೆ ವಿಶ್ರಮಂ 
ಜಾಣಿಂ ನಿಲ್ಲಿರೆ ಸಂದುದಲೆ ಕಲ್ಯಾಣಂ (ರಂರೋಂಿಂ. ೨-೦೦೨): ಹಿಮಕರ 
ಬಾಣೇಂದುವಾಗಲಾ ಪುಷ ಕ್ರತೆಯಂ ವಿಪ್ರ.೧ಕೆ ತಾವರೆಪುಷ್ಟ ೯ ಕೊಡು 


ತ್ತಿರಲು (ರಾಸ್ಮರ. 0೬-೬): ಎಲ್ಲ ಶರದೊಳು ತೃಣದೊಳಸುರನೊಳು 
ಗೋರಟೆ[ಶಾಕಾಂ.. ಗದೆ]ಯೊಳಂಂ ಬಂಣಶಬ್ದಮಕ್ಕುಂ ™  (ಮುಂಗರಾ- 
೦೪೮-೪೦); “ ಪುಲ್ಲು ವಸನ ದೈತ್ಯ ಸಂಖ್ಯೆ ಶರ ಗೋರಟೆ' ಎಂಬಿವು ಬಾಣ 
ವಾಚಕಂ ” 


(ನಾನಾರ. 6). ೧೨. ವ ಪ್ರತಿಪಾದದಲ್ಲಿ ಹನ್ನೆರಡು 

ಅಕ್ಷರಗಳಿರುವ ಒಂದು ಅಕ್ಷರವೃತ್ತ : " ಬಾಣವೃತ್ತ ' ಪರಾ. 
[ಸಂ.] 

ಬಾಣಂತನ "ಬಾಣಂತಿತನ' ನೋ. 

ಬಾಣಂತಿ "ಬಾಳಂತಿ' ನೋ. _ 

ಬಾಣಂತಿಕಾಯಿ (ನಾ). ಪಗಡೆಯಾಟದಲ್ಲಿ (ಬಾಣಂತಿಯಂತೆ) ಪೇಲವ 
ವಾಗಿರುವ ಕಾಯಿ ; ಹಳದಿಕ:ಯಿ ; ದುಗವನೆಸೆ ಭಾರಗಳನಿಡುಯಿಡು 
ನೆಗೆದು ಹೊಯ ಬಾಣಂತಿಕಾಯ್ಗಳ ಚಿಗುಟಿಬಿಡು ,ಹಸುರ (6%. 
೪೮-೩೦). [ಬಾಣಂತಿ (ಎ ಬಾಳಂತಿ) 4 ಕಾಯ್ಕಿ (ಕಾರ್ಯ) ] 

ಬಾಣಂತಿಖಾರ (ನಾ). ಬಾಣಂತಿಗೆ ಪ್ರತಿದಿನ ತಿನ್ನಲು ಕೊಡುವ. 
ಪುಷ್ಮಿಕರವಾದ ಔಷಧೀದ್ರ ವ್ಯಗಳಿಂದ ಕೂಡಿದ ಒಂದು ಬಗೆಯ 
ಖಾರಪದಾರ್ಥ : ವೆದುವಲ್ಲ. ಸಿಹಿಯಿಲ್ಲ ಹಾಲುಬಾಯಿಯವೋಲು 
ಬಾಣಂತಿಖಾರವೊ ಚಾಳು (ಇಂಕಾಶ. 6೭-೨೪) - 
(ಬಾಣಿಂತಿ («ಎ ಬಾಳಂತಿ) *-ಖಾರ್ಮ (೭ ಕಾರೃ)./ಮರಾ. ಬಾಳಂತಕಾಢಾ? 

ಬಾಣಂತಿಜ್ವರ (ನಾ). ಸಾಮಾನ್ಯವಾಗಿ ಹೆರಿಗೆಯಾದ ಹತ್ತು ದಿನಗಳಲ್ಲಿ 
ಬಾಣಂತಿಗೆ ಬರುವ ಜ್ವರ : ಜನನಾಂಗಗಳ ಸೋಂಕುರೋಗ ಬಾಣಂತಿ 
ಜ್ವ ರಕ್ಕೆ ಬಹಳಷ್ಟು ಪ್ರಮುಖ ಕರಣ. (ಳಂಕೋ. x1, ೨೬). 

[ಬಾಣಂತಿ ( ಆ ಬಾಳಂತಿ) + ಜ್ವರ] 

ಬಾಣಂತಿತನ; ಬಾಣಂತನ, ಬಾಲಂತಿತನ (ನಾ). ೧. ಹೆರಿಗೆಯಾದವಳಿಗೆ 
ಮಾಡುವ ಆರೈಕೆ. .ಉಪಚಾರ : ನನ್ನ ಬಾಣಂಶಿತನ ಮಾಡಿದವಳು 
ಅತ್ತೆಯೇ (ಸ್ಮೃತಿಶ. ೩೬) : ಎರಡನೇ ಬಾಣಂತಿತನಕ್ಕಾಗಿ ತವರೂರಿಗೆ 
ಹೋಗಬೇಕೆಂದು ರಮಾದೇವಿಯ ಮನಸ್ಸಿನಲ್ಲಿತ್ತು (ಸ್ಕೂಂಬ. ೨೨೪). 
ಬಾಣಂತನ : ೧. ಬಾಣಂತನ ಯಾರು ಮಾಡುವರಪ್ಪಾ ? ತಾಯನ್ನೂ 
_ದೂರ ಮಾಡಿದ್ದಾನೆ (ನ6%- ೨೩೦) ; ತನ್ನ ಬಾಣಂತನಕ್ಕೆ ತನ್ನ ತಾಯಿ, 


ಜಾಣಂತಿಬೋಳ 


ವಾತ್ಸಲ್ಯದೇವಿ ಬರಬಹುದೇ ? (ಪತ್ತ. ೩೭೨). ವಿ. 
(ಪ್ರ ಇಸ. ಇ). ಬಾಲಂತಿತನ : ೧. ಬಾಲಂತಿತನಕ್ಕಾಗಿಯೇ ಎಂದು ಬೇವಿನ 
ಗಿಡದ ಬುಡದಲ್ಲಿ ಹಾಕಿದ ಗುಡಿಸಲಿನಲ್ಲಿ ತಾಯಿ ಶಚೀದೇವಿಯಿಂದ ಅವತರಿಸಿ 
ದನು (೧ಿ೫ಂಗ. ೬)- [ಬಾಣಂತಿ (ಆಬುಳಂತಿ) 4+ - ತನ] 
ಬಾಣಂತಿಬೋಳ (ನಾ). ಬಾಣಂತಿಯರಿಗೆ ಔಷಧಿಯಾಗಿ ಕೊಡಂವ 
ಕರಿಬೋಳ ಎಂಬ ಸಸ್ಯದ ಅಂಟು: ಲವಂಗಪತ್ರೆ ೧/೨ ಪಾವು. 
ಬಾಣಂತಿಬೋಳ ೧/೨ ಪಾವು . . . ಇಡಿದು ವಸ್ತ್ರಗಾಳಿತವಂ ಮಾಡಿ 
ತಾರೆಕಾಯಿಪ್ರಮಾಣಮಂ ತೆಗೆದುಕೊಳ್ಳಲು ಸಮಸ್ತಪೈತ್ಯವ್ಯಾಧಿ 
- ಪರಿಹರಮಕ್ಕುಂ (ಸಳವೈ- ೦೩೫). 
[ಬಾಣಂತಿ( ಎಬಾಳಂತಿ) 4 ಬೋಳ್ಕ( ಎಬೋಟ್ಯ). /ಮಠಾ. ಬಾಳಂತ 
ಬೋಳ] 
ಬಾಣಂತಿಸನ್ನಿ (ನಾ). ಬಾಣಂತಿಗೆ ಜ್ವರದಿಂದುಟಾಗುವ ಸನ್ನಿಪಾತ ; 
ತುಮಿವೆ:-ಈ ಬೇರಂ ನರಮೂತ್ರದಿಂದ ಅರೆದು ತೆಗೆದುಕೊಳ್ಳಿ 
ಬಾಣಂತಿಸನ್ನಿ ಪರ (ನೆಂ. ೪); ಪುತ್ರಜೀವಿ ತಿರುಳು, ಬೇವಿನ ಬೀಜದ 
ತಿರುಳು . . . ನಿಂಬೆಹುಳಿಯಲ್ಲರೆದು ನಾಲಗೆಗೆ ಲೇಪ ಮಾಡೆ ಸುಖಸನ್ನಿ 
ದೋಷಂ ಮಾಣ್ಣುಂ ; ಬಾಣಂತಿಸನ್ನಿ, ತಲೆಯ ಪಿತ್ತ ಸಹ ಕೆಡುಗುಂ 
(ಸಳನ್ನಿ . ೦೭೦೨. [ಬಾಣಂತಿ (“ಬಾಳೆಂತಿ) * ಸನ್ನಿ] 
ಬಾಣಂತಿಸೂಳೆ, ಬಾಣತಿಸೂಳೆ (ನಾ). ಇನ್ನೂ ಬಾಣಂತಿಯಾಗಿರುವ 
ವೇಶ್ಯೆ ; ಕೂಸುಳ್ಳ ಸೂಳೆ: 'ಹೆತ್ತ ಶಿಶುವಿಂಗಲ್ಲ ವಿತ್ತವನಿತ್ಚ 
ಏಟನಿಂಗಲ್ಲದೆಡೆಯಾಡುತ್ತಲಿಹ ಬಾಣಂತಿಸೂಳೆಯ 
ವ್ಯರ್ಧವಾಗಿಯೆ ಕೆಡುವನಕಟಾ ಮರ್ತ್ಯನೆತ್ತಲು ಮುಟ್ಟ (ಅನ್ಮುತ. ೨-೦೦೬). 
ಬಾಣತಿಸೂಳೆ : ಬಾಣತಿಸೂಳಿಯಂತೆ ಸಿಡಿಮಿಡಿಗೊಂಡು ತಳಾಜನಂ 
ಕಂಡ ಕಳ್ಳನಂತೆ ಕುಸಿದು (ರನರ್ಷಮ್ಮ - ೩-೨೩). 
[ಬಾಣಂತಿ (ಆ ಬಾಳಂತಿ) 4 ಸೂಳ್ಕೆ) | 
ಬಾಣಗಗೆಅ್‌ (ನಾ). ಒಂದು ಕೆರೆಯ ಹೆಸರು: ಅನ್ನೆ 
ಬಾಣಗಗೆಆಕಯ ಏರಿಯ ಮೋಗಣಿಂ. (ಎಳೆ. 111, ನಂಶಿನ. ೦೩೯-೨೨: 9151). 
[ಬಾಣಗ, ಕಲ್‌] 
ಬಾಣಗತ್ತಲು (ನಾ). ಕಣೆಗಳ ದಟ್ಟಣೆಯಿಂದುಂಟಾದ ಕತ್ತಲೆ: 
ಹತ್ತು ಬಿಲ್ಲಲಿ ಸರಳ ಸುರಿದನದೆತ್ತ ನೆಭ ದೆಸೆಯೆತ್ತ ರಾಘವನೆತ್ತಲಂಬರ 
ಮಣಿಯ ವಾಸುಕಿತು ಬಾಣಗತ್ತಲದು (ಉರ: ೨೨-೪೩). 
“ಮೊಲಗಟ್ತಿಲೆ' ಪರಾ. [ಬಾಣ್ಮ + ಕತ್ತಲು («ಕಟ್ತಲೆ) ] 
ಬಾಣಗಾಆ (ನಾ). ಬಿಲ್ಲಿಗೆ ಕಣೆಗಳನ್ನು ಹೂಡಿ ಬಿಡುವವನು : 
ರಾಜರು ರಕ್ಕಸಮಾಂತರು ಲಾಳಿ ಬಲ್ಲೋಜರು ಪೆಟಲಂಬಿನವರು 
ತೇಜೋವಂಯ ಬಾಣಗಾಅರೇಲ್‌ತು ಖಗರಾಜನೆಅಂಕೆಯಿಕ್ಕೆ ಲದಿ (ಹೋಶತ- 
೩೬-೪೨). [ಬಾಣ್ಯ +೬ - ಕಾಟಿ] 
ಬಾಣಗೇಹ (ನಾ)- ಕಣೆಗಳನ್ನಿಡುವ ಚೀಲ : ಬತ್ತಳಿಕೆ ; ಮೂಡಿಗೆ : 
ಬಾಣಗೇಹನದ್ಮಂಬುಧಿಕಾನನಂ ಶರಧಿ ಎಂದೆನಿಕುಂ (ನಾನಾರ. ೦೨), (ಸಂ.7 
ಬಾಣಜಾತ (ನಾ). ಕಣೆಗಳ ಸಮೂಹ : ಮುರಹರನ ಮೊಮ್ಮನಾಂ 
ಬೆಚ್ಚುವೊಡೆ ಬಡು ಹಯವನಲ್ಲದೊಡೆ ನೋಡೆನ್ನ ಬಾಣಜಾತವನು 
(ಕೃ. ೨೫-೨೦). [ಸಂ.] 
ಬಾಣಜಾತೆ (ನಾ). ಬಾಣಾಸುರನ ಮಗಳು; ಅನಿರುದ್ಧನ ಹೆಂಡತಿ 
ಯಾದ ಉಷೆ: ಬಾಣಜಾತವನೀಗ  ನೋಡಲಿರ್ದವುದಿ ನೀಂ 
ಬಾಣಜಾತೆಯ ರಮಣನು (ಕೈಬಕಾ. ೨೩-೨೦). [ಸಂ. ಬಾಣಜಾತಾ) 
ಬಾಣತಟ್ಟರ (ನಾ). ಒಬ್ಬಾತನ ಹೆಸರು: ಬಾಣರಸರ್‌ ಪ್ರಧುವೀ 
ರಾಜ್ಮಂಗೆಯೆ: ಎಜಯಿತ್ತೆನಾಳು ಬಾಣತಟ್ಟರನ₹ ತನ್ನ ಆಳು ಉಗೆ ಪೋಗಿ 


ಬಾಣಂತಿ| 
ಯಣಾಗಿರುವಿಕೆ : ಇಂಥಾ ದಿನಗಳಲ್ಲಿ ವರ್ಷಕ್ಕೊಂದು ಬಾಣಂತನವು ಬೇರೆ! 


ಚೇಷ್ಟೆಯಂದದಲಿ' 


೬೩೬೫ 


20 


ಬಾಣಲಿ 


ಮಜುಬಪ್ಪೊಂಗೆ ಕುಂತಿಆಲದಲಿ ಕುದುರೆ ಏಜ್‌ ಬರುತಿರೆ ಗಣಮುರ್ತ್ತಿ 
ಎಚ್ಚೊಡೆ . .. ತಟ್ಟು ಸತ್ತ 

ಬಾಣತಿ `ಬಾಳಂತಿ' ನೋ. 

ಬಾಣತಿಸೂಳೆ `ಬಾಣಂತಿಸೂಳೆ' ನೋ. 

ಬಾಣದಾಯಕ (ನಾ). (ಯುದ್ಧದಲ್ಲಿ ಯೋಧನಿಗೆ) ಕಣೆಗಳನ್ನು 
ತಂದು ಕೊಡುವವನು : ಹಡಪಿಗ ಚಮರ ಬಾಹೆಯ ಬಾಣದಾಯಕರ 
ಕರೆದು ಮನ್ನಿಸಿ ರಣಸುಮ್ಮಾನದಲಿ ಹೊಗರೇಟ್‌ದನು ಕರ್ಣ 
(ಳುವ್ಶಾಳ. ೨೦-೩). [ಸಂ.] 

ಬಾಣಧಿ (ನಾ). ಎ ಬಾಣಗೇಹ : ಅಂತಮೋಘಬಾಣಮಂ ಬಾಣಧಿ 
ಯಿಂದುರ್ಚಿಕೊಂಡು ಪುರುಪರಮೇಶ್ವರಪುತ್ರಂ ಭರತೇಶ್ವರಚಕ್ರವರ್ತಿ 
ಬಂದಿರ್ದಂ (6ರಿಫ್ರು. ೦೨-೪೮ ಕ) ; ಲುಬ್ಬಕರ್ತಂಡದೆ ಸುತ್ತಿ ಮುತ್ತೆ 
ಗೊಲೆಗೊತ್ತಿದನೇ ಧನುವಂ ಸರಲ್ಲಳಂ ಕೊಂಡನೆ ದಿವ್ಯಬಾಣಧಿಯಿಂ ... 
ಜನಾರ್ದನಂ (ಶಂಕಾಮಾ. ೭-೦೦೩) - [ಸಂ.] ತ್ತ 

ಬಾಣಪಂಚಕ (ನಾ). ಐದು ಕಣೆಗಳನ್ನುಳ್ಳವನು ; ಕಾಮ ; ಮನ್ಮಥ: 
ಬಾಣಪಂಚಕಭಸ್ಮಧಾರಣ ಪರಾಕು (ತನನೋ ೨೪-೪೦), ಬಾಣಪಂಚಕಗಿತ್ತ 
ಚೆಲ್ವನು ಇಣರೆಲ್ಲರಿಗೊಡೆಯನಾದ ನಿರ್ವಾಣಲಕ್ಷೀಕಾಂತರೀಗೆ 
ಮಗಿಷ್ಟ ಸದ್ಧಿಯನು (ಪಾಗಷ- ೦-0). [ಸಂ.] 

ಬಾಣಪೀಠ (ನಾ). ಈಶ್ವರಸಂಕೇತವಾದ ಲಿಂಗಾಕೃತಿಯಲ್ಲಿ (ಅಭಿಷೇಕದ 
ನೀರು ಹರಿದು. ಹೋಗಲು ಅನುಕೂಲವಾಗುವಂತೆ) ಲಿಂಗದ 
ಸುತ್ತಲೂ ಇರುವ ತಗ್ಗಾದ ಪೀಠ: ಸ್ಫುರಿತರುಚಿರ್ಟುಟಿಕಲಿಂಗವು 
ಬಾಣಪೀಠದಲಿ ಸ್ಟುರಿತರುಚಿರಸ್ಪಟಿಕಪೀಠಕೆ ಸುರುಚಿರೋನ್ನತ ಬಾಣ 
ಲಿಂಗವು ಕರಮೆಸೆವುಶಿರೆ ಸುಪ್ರತಿಷ್ಠಿತವಾದವೆಯಿತೆಂದು (2ಸಫು. ೩೭-೬೩)- 
`ಬಾಣಲಿಂಗ" ಪರಾ. [ಸಂ.] 

ಬಾಣಪ್ರಯೋಗ (ನಾ). ಕಣೆಯನ್ನು ಎಸೆಯುವುದು,-ಬಿಡುವುದು ; 
ಬಾಣಪ್ರಯೋಗದಲ್ಲಿ ಲಾಘವ - ವಿಕ್ರಮ ಇವು ಯಾವುದರಲ್ಲೂ 
ಅರ್ಜುನನು ನನಗೆ ಸಮನಲ್ಲ (ವಶಕಾ. ೨೩). [ಹಂ.] 

ಬಾಣಬೆಟ್ಟು (ನಾ)- ಎತ್ತರದ ಪ್ರದೇಶದಲ್ಲಿರುವ ಗದ್ದೆ: ಬಾಣಬೆಟ್ಟಿ 
ನಲ್ಲಿ ಬಿದ್ದು ಸುಟ್ಟು ಸಾಯಂ ಅಂತೀಯಾ? (ಶಠಾನ- ೩೬)- 
[ಬುಣ್ಕ («ಎ ಬಾಣೆ) 4 ಬೆಟ್ಟು (-ಆಬೆಟ್ಟ). / ತುಳು. ಬಾನೆಬೊಟ್ಟ) 

ಬಾಣರಸ, ವಾಣರಸ (ನಾ). ಒಬ್ಬಾತನ ಹೆಸರು: ಮಹಾರಾಜರು[ಂ] 
ಬಾಣರಸರಂಂ ಸೋರೆಮಟಿ ಕೋಟ್ಟೆಂ(ಕೋಟ್ಟಿ) ಯಿಟ್ಟಲ್ಲಿ (ಎಇ: ಸಸ॥ಇ. 
೧೯೦-೫; ಸು. 886) ; ಪೊಮ್ಪಲ್ಲಮೊಡೆಯಮೂರ್ಗ್ಗೆ ಪಾಡಿಯೊಳೊಡ್ಡಿ 
ಬಾಣರಸರುಳ್‌ ಕಾದಿ ಪಲರನಿಲ್‌ದು ಬಿಟ್ಟು ಬೀರಲೋಕಮೆಯ್ದಿದ 
(ಎಕ. ೫. ಕೋಲರೆ. ೬೯-೦೦; ಸು. 890)- ವಾಣರಸ ; ಸ್ವಸ್ತಿಗುವಳಾಲಂ 
ಗೊಂಗುಂ ವಾಣರಸ ಆಳೆ (ಎಳ. ಸ. ಮಂಳರಾ. 3೬3-೦; ಸು. 660): 

[ಬಾಣ್ಮ 4 ಅರಸ] 

ಬಾಣರಾಸ (ನಾ). ಒಬ್ಬಾತನ ಹೆಸರು: ಸಪ್ರತಿಹಾರೀಕ್ರಿತಮಹಾ 
xxx ಮತ್‌ ಬಾಣರಾಸರ್‌ ಗಜ್ಗನಣು xxx ಳುತಿರೆ(ಊ 
x (3), ನಾಗೇಶ: 6೬-೩; ಸು; 890): 

[ಐ ಇದು "ಬಾಣರಸ` ಎಂಬುದರ ಅಪಲಿಖತ] 

ಬಾಣರಾಸಿ "ಬುರಣಾಸಿ' ನೋ. 

ಬಾಣಲಿ, ಬಾಂಡಲಿ, ಬಾಂಡಲೆ, ಬಾಂಡ್ಲಿ. ಬಾಂಡ್ಲ. ಬಾಣಲೆ, 
ಬಾಳಣಿ, ಬಾಳಲಿ (ನಾ). ಆಹಾರಪದಾರ್ಥಗಳನ್ನು ಕರಿಯಲು 
ಅಥವಾ ಹುರಿಯಲು ಬಳಸುವ. ಬಳಪದ. ಕಲ್ಲು ಅಥವಾ 
ಲೋಹದಿಂದ ಮಾಡಿದ, ಅಗಲಬಾಯೊಯ ಒಂದು ಸಾಧನ: 
“ಅಂಬರೀಷ, ಭ್ರಾಷ್ಟಃ- ೨ - . - ಹುರಿಯುವ ಹೆಂಚು, ಬಾಣಲಿ್‌ 


(aaa. Ix-1. 4-6: 9ನೆಯ ಶತ)- [?] 


ಬಜಾಲಿಂಗ 


(ಶಿರ್ಕಾಶಿ. ೨೮): ಕ್ಷೋಣಿಯೊಳೀ ಬಲ್ಬಿಸಿಲಿಂದೆ ಕಡುಗಾದ ಬಾಣಲಿ 
ಯೆಣ್ಣೆಯೊಳಬುದಿ ಹೂಣಿಸಿ ಕುದಿಗೊಂಡು ಮರಳ್ದುದು ವನಚರಶ್ರೇಣಿ 
ಬೆಂಡೆದ್ದು ತೇಲಿದುವು (ಕೋತತ- 0-9೫); ಬೀದಿ ಮಗ್ಗುಲಲ್ಲಿ: 
ಬಾಣಲಿ ಇರಿಸಿಕೊಂಡು ಕರೀತಾರಲ್ಲಾ ಆಂಬೊಡೆ, ಅದರ ಹೆಸರು 
ಕೇಳಿದರೆ ಸಾಕು ಅವಳಿಗೆ ಬಾಯಲ್ಲಿ ನೀರು (ಕೊಗೂಂ. ೪೨): 
ಬಾಂಡಲಿ : ಬಾಂಡಲಿಯೊಳಗೆ, ಕಾದಿರುವ ಎಣ್ಣೆಯೊಳಕ್ಕೆ ಆಹಾರವನ್ನು 
ಹಾಕಿ ಕರಿಯಬಹುದು (ಗೃಜಂ. ೩9). ಬಾಂಡಲೆ : ಏನು ಕಪ್ಪು, ಎಂತಹ 
ಆಕಾಶ_ಬಾಂಡಲೆಯನ್ನು ಮೇಲೆ ಕವಿಚಿದುತೆ, ಏನು ನೀರವತೆ! (ರಾರಾ: 
908). ಬಾಂಡ್ಲಿ: “ಬಾಣಲಿ (ಲೆ, ಬಾಂಡ್ಲಿ) ಭ್ರಷ್ಟ” (ತದ್ಮಳೋ. ೩೦). 
ಬಾಂಡ್ಲೆ: ಕಾವಲಿ, ಬಾಂಡ್ಲೆ ಇಟ್ಟುಕೊಂಡು (ಒ8ರೂ. ೨). ಬಾಣಲೆ: 
“ಅಂಗಾರಶಕಟಿಯೆಂದರೆ ಬಾಣಲೆಯೆನಿಕ್ಕು” (ಶುಂಗಂ- ೬೩-೨೪); ಸಂಪಂಗಿ 
ಹೂಗಳನ್ನು ಬಾಣಲೆಯಲ್ಲಿ ಹೊಗೆ ಹೋಗದ ರೀತಿಯಲ್ಲಿ- ಏಳಾವರ್ಶಿ 
ಹುರಿದು ನಯವಾಗಿ ಅರೆದು ಜೇನುತುಪ್ಪದೊಡನೆ ಕೊಟ್ಟರೆ ಕೆಮ್ಮೂ 
ಹೋಗುವುದು (ತಳಕ್ಕೆ. ತಂ- ೪೩3); ಅವರೆ ಹೊಗಳಿಕೆ ಕೇಳಿ ಎದೆ ಕಾದ 
ಬಾಣಲೆ! (68ಬೂ. ೬೬-9). ಬಾಳಣಿ : ಅವರ ನಾದಿನಿ ಅವರಿಗೆ ಹುಚು 
ಬಾಳಣಿ ಮೂಂತಾದವುಗಳನ್ನು ತರಹೇಳಿದ್ದಳು (ಶಕ. avs): ಬಲಿ: 
“ಪುಜೀಷ, ಪಿಷ್ಟಪಚನ-ಎಣ್ಣೆಯಲ್ಲಿ ಹಿಟ್ಟನಡುವ ಬಾಳಲಿ” (ಕಾಕಾ. 9). 

(ದೇ. ॥ ತಮಿ. ವಾಣಲಿ, ವಾಣಲಿ; ತುಳು. ಬಾಣಲೆ; ತೆಲು, ಬಾಣಲಿ) 
ಬಾಣಲಿಂಗ (ನಾ). ೧. ನರ್ಮದಾನದಿಯಲ್ಲಿ ದೊರಕಿದುದೆಂದು 
ಭಾವಿಸಿ. ಶಿವಲಿಂಗವೆಂದು ಪೂಜಿಸುವ ಒಂದು ಬಗೆಯ ಬಿಳಿಯ 
ಶಿಲೆ: ಸ್ಟುರಿತರುಚಿರಸೃಟಿಕಲಿಂಗವು. ಬಾಣಪೀಠದಲಿ ಸ್ಫುರಿತರುಚಿರ 
ಸ್ಪಟಿಕಪೀಠಕೆ ಸುರುಚಿರೋನ್ನತ ಬಾಣಲಿಂಗವು ಕರಮೆಸೆವುತಿರೆ ಸುಪ್ರತಿಪ್ಮಿತ 
ವಾದವೆಖಿ ಕಂದು (ಇಸ್ಟ. ೩೭) p ವಾರಣಾಸಿಯಿನ್ನ ಬಾಣಲಿಂಗೆವನು 
ತರಿಸಿ ವಿಶ್ವೇಶ್ವರ ಲಕ್ಷ್ಮೀನಾರಾಯಣದೇವರ ವಪ್ರತಿಷ್ಠೆಯನು ಮಾಡಿಸಿ 
(ಎಳ. x. ೧a: 2-೬; 3405. ೨. [ವೀಶೈ] ಒಂದು ಲಿಂಗಾ 
ಕೃತಿಯ ಹೆಸರು; ಸ್ವಯಂಭುಲಿಂಗ, ಬಾಣಲಿಂಗ, ಚರಲಿಂಗ, 
ಸಂಕೀರ್ಣಲಿಂಗ ಮತ್ತು ಪ್ರಾಣಲಿಂಗವೆಂಬ ಐದು ಬಗೆಯ. ಲಿಂಗ 
ಗಳಲ್ಲಿ ಒಂದು: ಸೆಜಂಗಿನಲಿ ಕಟ್ಟಿರ್ದ ಬದನೆಯ ಕಾಯಿ ನಿಮಿಷದಲಿ 
ಸಂಗಮೇಶ್ವರ ಬಸವರಾಜನ ಸಂಗಭಾವದಿ ಬಾಣಲಿಂಗ ಸುರಂಗಮಾದುವು 


(ತಪು. €-೩) ; ಶೈವಸಿದ್ಧಾಂತಸಮ್ಮತಮಾದ ಪಂಚಲಿಂಗಾರ್ಚನದೊಳು 
ಸ್ವಯಂಭುಲಿಂಗ ಬಇಣಲಿಂಗ , , , ಪ್ರಾಣಲಿಂಗವೆಂಬೈದಅಕೊಳಗೆ 
ತಮ್ಮ: ತವ್ಮು ಶಕ್ರ್ಯನಂಸಾರವಾಗಿ ಅರ್ಚನತತ್ವರರಾಗಬೇಕೆಂದು 


ನಿಶ್ಚಯಿಸಲಕ್ಕು೦ (884. 003). “ಪಂಚಲಿಂಗ' ಪರಾ. [ಸಂ] 


ಬಾಣಲೆ "ಬಾಣಲಿ ' ನೋ. 


ಬಜಾವರ್ಷ (ನಾ). ಅಂಬುಗಳ ಮಳೆ, ವೃಷ್ಟಿ: ಅಶ್ವತ್ಥಾಮನು 

ಅರ್ಜುನನಿಗೆ ಅಡ್ಡವಾಗಿ ಬಂದು ಮೇಘವು ಮಳಿಗರೆದಂತೆ ಅವನ ಮೇಲೆ 

ಬಾಣವರ್ಷವನ್ನು ಕರೆದನು (ಕಥಾ: ೨೦೩). [ಸಂ.] 

ಬಾಣವೃತ್ತ (ನಾ): [ಛಂದ] ಪ್ರತಿಪಾದದಲ್ಲಿ ಹನ್ನೆರಡು ಅಕ್ಷರಗಳಿರುವ 

ಒಂದು ವರ್ಣವೃತ್ತ: ಸಭರಯಂ ಬರೆ ಬಾಣವೃತ್ತಮಕ್ಕುಂ (ಕ್ಮ ಓರ: 60). 
(ಸೆಂ, ] 

ಬಾಣವೃಷ್ಟಿ (ನಾ). ಇ ಬಾಣವರ್ಷ : ಇಷ್ಟರೊಳ್‌ ಪ್ರಸಾದಸೌಮ್ಮ 

ದೃಷ್ಟಿಯಲ್ಲದೆ ವಿಷ್ಟಪಪತಿ ಪೇಳು ಬಾಣವೃಷ್ಟ ಬೀಳ್ವುದೆ (ಉಳುಂತ. ೯ 

೨20). {Xo.] 

ಬಾಣಶಯನ (ನಾ). ಕಣೆಗಳ ಹಾಸುಗೆ ; ಶರಶಯಂನ: ಭೀಷ್ಮ . . . 

ನೋವಿನ ಕಳಕಳಕೆ ಧೃತಿಗೆಡದೆ ಮೆಜಕಿದನು ಬಾಣಶಯನದಲಿ (ಕುವ್ಕಾಛೀ. 

೪9-3೬). [ಸಂ,] 


೬೩೬೬ 


೩8 


46 


ಬ್ಯಾಾಗಂಧಾನ 


ಬಾಣಸ, ಬಾಣಸು (ನಾ). ೧. (ಅಧಿಕಸಂಖ್ಯೆಯ ಜನರ ಭೋಜನ 


ಕೂಟಕ್ಕೆ ಉಪಯೋಗಿಸುವ) ದೊಡ್ಡ ಅಡುಗೆಮನೆ.-ಪಾಕಶಾಲೆ : 
“ಬಾಣಸ(ಸು) -- ಮಹಾನಸ ಇ ಪಾಕಶಾಲೆ” (ತೆರ್ಳಕೋ. ೩೦) ; ಅರ್ಣವ 
ದೊಳ* ನೀಂ ಮತ್ಸ್ಮನಾಗಲಾನಂದು ಸಮುದ್ಧವಿಸಿದೆನಪ್ಪೊಡದಂ ಗಾಣವಿಕ್ಕಿ 
ಬಾಣಸಕ್ಕೊ ಪ್ಪಿಸೆನೇ (6ಗಂ. ೦೭-೩೪) ; ಅವರನೊಶ್ಚಿಟ್ಟ ಮನೆಯನೇವೊ 
ಗಳ್ವೆನದು - . . ಅಂತಕನ ನಗರ ಮೃತ್ಕುವಿನ ಬಲುಬುಣಸದ ಹಂತಿ 
(ಶಕಳಾ. ೦೨-೨). ೨. ಅಡುಗೆ ; ಪಾಕ: ಸಿರಿಯಾಳನ ಮಗನ ಬಾಣಸವ 
ಮಾಡಿಸಿ ಉಣಲ್ಲೊಲ್ಲದೆ ಕಾಡಿದೆ. (ಇತನ: ೭೪೦); ಸಿಡಿಲುವಕ್ಕಿಯ ಪಕ್ಕವನು 
ಕಿತ್ತಡಬಳದ ಬಾಣಸವ ಮಾಡುವ ಕಡುಗಲಿಗಳಾರುಂಟು (ಶ್ರಕಾೀ- ೮-೦೬) ; 
ಹೆಣ್ಣಾಗಿ ಬಾಣಸದ ಪವಣಣಾದುದಿಲ್ಲಲಾ (ಕಲಾ. ೨-೬೦). “ಬಾಣಸಗೈೈ' 
ಪರಾ. ೩. ಅಡುಗೆಯ ಕೆಲಸ. ಕಸುಬು: ಎಮ್ಮಕ್ಕ ಕಂಚಿಯಲ್ಲಿ 
ಬಾಣಸವ ವತಾಡುವಳಂ (88ರ. ೩80). ೪. ಉಣಿಸಂ ; ಆಹಾರ; 
ಭಕ್ಷ 4 : ಇಂದಿನ ಬಾಣಸಕ್ಕೆನ್ನಂ ನಿವೇದಿಸಿದೆಂ ದೇವರ್‌ ಕೈಕೊಳ್ಳಿಂ 
(ಶಂಶತಂ- ೦೪8-4) ; ಅಂಜಬೇಡ ಮಹಾಸುರನ ಬಾಣಸದ ಬೀಯಕೆ ರಪಣ 
ವುಂಟೆಮಗೆ (ಕುನ್ಶಾ9. 9-9) ; ಬೆರಕೆಯಲಿ ಜವನುಂಡು ಚಿಬ್ಲಿದ ಪರಿ 
ಪರಿಯ ಬಾಣಸಗಳಿಸೆದಿಹ ಹರಿಯಣದವೊಲು ' ಕಣ್ಣೆ ಕೌತುಕವಾಯ್ತು 
ರಣಭೂಮಿು (ಉತ್ತರಾ. ೨0-೨೩). ೫. ಅಡುಗೆಮಾಡುವವನು ; ಅಡುಗೆ 
ಯವನು : ವಣೆಗ್ವರರ್‌ ಗಂಧಿಗರ್‌ ಬಾಣಸರ್‌ ತನಂಬೂಲಿಗರ್‌ . . , 
ಜ.ಜುಗಾಣರ್‌ ಮುಖ್ಯರೊದಗಿ ಬರುಶಿರ್ದರ್‌ ( ಕೆಂ. 9೭೨೨೦ )- 
ಬಾಣಸು : ೧. ನೃಪೇಂದ್ರತನುಜಾತರ್‌, ನಿಶ್ಚಿಂತಂ ಪೊಕ್ಕರ್‌ ವಸಿದ 
ಕೃತಾಂತನ ಬಾಣಸುವೊಲಿರ್ದ ವತಾರಿಯ ಮನೆಯಂ (ಯತೋಶ.- ೦-೩೩) ; 
ಲಲಿತ ಬೋನದ ವಿವಿಧ ಭಕ್ಕಾವಳಿಯ ಬಾಣಸಿನೊ [ಕಾಕಾಂ- ಸದೊ)ಳಗೆ 
ಬಂದಳು ಮತ್ತಗಜಗಮನೆ (ಕುವ್ಮಾ. ೩-೩೬). ಪಿ. ವಿರುಟಂ . . . ನಿನ್ನ 
ನಾಳ್ವೆನೆಂದು ಬಾಣಸಿನ ಕರಣಕ್ಕೆ ನಿರೊಪಣಂಗೆಯ್ದೂಂ (ಶಂಕರಾ. 6-3೪ ವ) ; 
ಅಂತು ಮನೆಗಟ್ಟ ಬಾಣಸಿನ ಕೂಟಕಿಲ್ಲಮನುಂಡುಮವ್ವಾ ಮುವು ಪೋಗ 
ದೆಂದಡರಿಸಿ ಚೋದ್ಮಂಬಟ್ಟು .(0೪ತಂ. ೯-೨೬ 5); ಅದೊಂದು ನೀಲಪರ್ವತಂ 
- * ೬ ನಿಚ್ಚವಯಣಂಬರ್ಪ ಜಾತ್ರೆಯ ಜನರ ಬಿರ್ದಿನ ಪಗಲೂಟದ 
ಬಾಣಸಿನಾವಿಗೆಯ ತನಿಗೆಂಡದೋವರಿಯೆಂಬಂತು ತಟತಟನೆ ಪೊಳೆವ ರಂಗು 
ಮಾಣಿಕದಗಟಕ್ಕಿಯಿಂ . , . ಮನೋಜ್ಞ ೦ (ಕಾವ್ಮಾವಿ. ೭೨ ೨೩). 

ಬಾಣಸದ ಭವನ ಎ ಅಡುಗೆಮನೆ ; ಪಾಕಶಾಲೆ: ಸೈರಿಸರು 
ಜಾಣಸದ[ಇಾಕಾಂ- ಸಿನ] ಭವನದ ನಾರಿಯರು ದುರ್ಜನರು (ಕಾವ್ಮಾಪಿ. 
«-*0) ; ಹನ್ನೆರಡುಯೋಜನತರದ ಭೋಜನಶಾಲೆಗಳು ವಿಸ್ತರಿಸಿದವು 
ಬಾಣಸದೆ ಭವನಂಗಳು ಸುವೀಥಿಯಲಿ (ಕೊರರಾ. ೦-೬-೭). ಬಾಣಸದ . 
ಮನೆ, ಬಾಣಸಿನ ಮನೆ ಬಾಣಸದ ಭವನ : ಬಾಣಸದ ಮನೆ-ರಸವತಿ, 
ಪಾಕಸ್ಮಾನ, ಮಹಾನಸ * (೫೩ರ. $) ; ಗುಹೇಶ್ವರ ನಿಮ್ಮ ಶರಣ 
ಕಟ್ಟಿದಿರೆ ಬಾಣಸದ ಮನೆಗೆ ಬಂದನು (೪ಕಂ- ೦೪೩-೬೬೨) ; “ಪಾಕ 
ಸ್ಥಾನಂ, ರಸವತೀ, ಮಹಾನಸಂ. ಈ ೩ ಬಾಣಸಿನ ಮನೆ” (ಆಯು. 
೪೯-೦೪೦) ; ಸಹಸ್ರಸಿಂಹಬಲನೆನಿಪ ಸಿಂಹಬಲನ[ನ]ಶ್ರಮದೊಳೆ ಕೊಂದು 
ಜವಂಗೆ ಬುಣಸುಗೆಯ್ದೆಂದಿನಂದದೊಳೆ ಬಾಣಸಿನ ಮನೆಯೊಳ್‌ ಬಂದಿರ್ದಂ 
(ಕುಶಾ. 6-೩6 ನ); ಕಳವಳದ ಕರಣದ ಮುಗುದೆ ಬಂದಳು ಬಾಣಸಿನ 
ಮನೆಗೆ (ಕುನ್ಮಾಂ. - ೩-48). ಬಾಣಸದ ಶಾಲೆ. ಬಾಣಸದ ಭವನ: 
ಮತ್ಯೂವನ ಬಾಣಸದ ಶಾಲೆಯೋ ಸಮರಾಂಗಣವೊ (ಶೊರರಾ. ವೆ 

[5 ಸಂ. ಮಹಾನಸ. / ಪ್ರಾ. ಮಹಾಣಸ. / ತೆಲು. ಬಾನಸ) 


೪೩). 


ಬಾಣಸಂಧಾನ (ನಾ). ಬಿಲ್ಲಿನ ಪೆದೆಗೆ ಕಣೆಯನ್ನು ಹೂಡುವುದು ;- 


ಶರಸಂಧಾನ ; ಕರ್ಣನು ಎರಡು ಸಾರಿ ಗುರಿಯಿಟ್ಟ , ಬಾಣಸಂಧಾನ 
. ಮಾಡುವುದಿಲ್ಲ (ನಕಳಾ. ೨೪೯೯). [ಸಂ.) 


ಬಾಣಸಗಿತ್ತಿ 


ಬಾಣಸಗಿತ್ತಿ (ನಾ). ಅಡುಗೆಯ ಕೆಲಸ ಮಾಡಂವವಳು; ಅಡುಗೆ 
ಯವಳು : ಶೂಲಧರ ನಿಮ್ಮಡಬಳಂ ಸಿರಿಯಾಳ ಬಾಣಸಗಿತ್ತಿ ಚಂಗಳೆ 
(ರಸಪು. ೯-೪0). [ಬಾಣಸ + --ಗಿತ್ತಿ] 

ಬಾಣಸಗೈ, ಬಾಣಸುಗೆಯ್‌. ಬಾಣಸುಗೈ (ಕೈ). ಅಡುಗೆ ಮಾಡು: 
ಆಹಾರವನ್ನು ಸಿದ್ಧ ಪಡಿಸು : ಅನಲ ಬಾಣಸಗೈಯನೋ ತಿಧಿವಿನವ 


ಸುರಗುರುವುಸುರನೋ (46ರ: ೬ ಶಂ. ೭೦೦).  ಬಾಣಸುಗೆಯ್‌ : 
ಸಹಸ್ರಹಿಂಹಬಲನೆನಿಪ ಸಿಂಹಬಲನ([ನ]ಶ್ರಮದೆೊಳೆ ಕೊಂದು ಜವಂಗೆ 
ಬಾಣಸುಗೆಯ್ದೆ ಂದಿನಂದದೊಳಿ ಬಾಣಸಿನ ಮನೆಯೊಳ್‌ ಬಂದಿರ್ದಂ 


(ಶಂಕಥಾ: 6-೭6 ವು); ಪಿರಿಯಣ್ಣನ ನನ್ನಿಯನಾದರದಿಂ ಕಾಯಲ್ಕೆ 
ಪೆಜರ್ಗೆ ಬಾಣಸುಗೆಯ್ದೆಂ ಕುರುವಂಶಜ ಕೇಳ್‌ ನಿನ್ನೀ ಶರೀರಮಾಂಸದೊಳಿ 
ಮರುಳ್ಗೆ ಬಾಣಸುಗೆಯ್ತೊಂ (ಗಡಾಡಖ. ೩-೩6). ಬಾಣಸುಗೈ : ಅಗ್ಗಿ 
ಮೊಗರ್ಗೆ ಬಾಣಸುಗೈದು ನಿಚ್ಚವಮುುಯ್ವ ಜನ್ನದುರಿಯ ನಡುಬೀದಿಯೆನೆ 
ಮುಗಿಲುದ್ದಮೊಂದಿದ ಕರ್ವೊಗೆಯಿಂ . . . ತೋರ್ಪ ತಪೋವನಮೊಂದು 
ಕಣ್ಣೊಳಿಸಲ್‌ (ರಾವೂಕ್ಕ. ೩೪-೨)- [ಬಾಣಸ + ಗೈ (< ಕೆಯ3್‌,)) 

ಬಾಣಸಮನೆ ' ಬಾಣಖವನೆ' ನೋ. 

ಬಾಣಸವನೆ, ಬಾಣಸಮನೆ (ನಾ). ಇ ಬಾಣಸ ೧: ಜವನ 
ಮೇಣು  ಲಯಮೃತ್ಕೂವಿನ ಬಾಣಸವನೆಯೊ (ತೊೊರರಾ - ೬-೦೩-೪೩). 
ಬಾಣಸಮನೆ : ಮತರ್ತ್ಯವೆಂಬುವದು ಕರ್ತಾರನ ಕಮ್ಮಟವು ಮತ್ತೆ 
ಅಚ್ಚಿನ ಮೊಳೆ ಬಾಣಸಮನೆ ದೇವನ ಸೊತ್ತಿಹುದು ನೀನೇನು ಕೊಟ್ಟೆ 
ಬಸವ (ಸರೃಘ್ರ- ೩೦-೪೪). ಬಾಣಸ 7 ಮನೆ) 

ಬಾಣಸವಿದ್ಯೆ (ನಾ). ಅಡುಗೆಯ ವಿಧಾನವನ್ನು ತಿಳಿಸುವ ಕಲೆ; 
ಪಾಕವದೆ, : ಹದ್ದು ಕಾಗೆಯ ಮನೆಯ ಬಾಣಸವಿದೈೆಯೆಮ್ಮದು ಯಮನ 
ನಿಳಯಕಿ ಬಿದ್ದಿನರು ನೀವು (ಕುನ್ಮಾರೀ- 6-4). [ಬಾಣಸ + ವಿದೆ] 

ಬಾಣಸವಿರು (ಕ್ರಿ). ಅಡುಗೆಯ ಕೆಲಸಕ್ಕಿರು: ಹದ್ದು ಕಾಗೆಯ ಮನೆಗೆ 
ಬಾಣಸವಿದ್ದುದೋ ಗಜವೆನುತ ಬೊಬ್ಬಿಡುತಿದ್ದುದರಿಬಲವು (ಕುತ್ಶಾರ್ರೋ. 
೩-೪). [ಬಾಣಸ + ಇರ್ಕು (ಇ ಇರ್‌)? 

ಬಾಣಸವೆರ್ಗಡೆ, ಬಾಣಸಿವೆರ್ಗಡೆ. ಬಾಣಸುವೆಗ್ಗಡೆ. ಭಾಣಸವೆರ್ಗಡೆ. 
ಭಾಣಸುವೆರ್ಗಡೆ(ನಾ). ಪಾಕಶಾಲೆಯ ಮೇಲ್ಮಿಚಾರಕ,-ಮುಖ್ಯಸ್ಥ: 
ಶ್ರೀಮಹಾಪ್ರಧಾನ ಬಾಣಸವೆರ್ಗ್ಗಡೆ ಮನೆವೆಗ್ಗಡೆ ದಣ್ಣನಾಯಕನನನ್ಹ 
ಪಾಳಯ್ಮಂಗಳ ಪೆರ್ಗ್ಗಡೆ. ಸಿರಿಪಶಿನಾಯಕಂ . . . ಮೂಜುಗದ್ಕಾಣ 


ಕಣಜವೊ 


ಪೊನ್ನಂ ಬಿಟ್ಟರ್‌ (ನಾಂರೇಡ- ೦೪-೦೦; 1116). ಬಾಣಸಿವೆರ್ಗಡೆ ; 
ಶ್ರಿಮಂನ್ಮಹಾಪ್ರಧಾನಂ  ದಣ್ಣನಾ[ಯ]ಕ ಬಾಣಸಿವೆರ್ಗ್ಗಡೆ ಅನನ್ನ 


ಪಾಳಯ್ಕಗಳ ಗ(ಪ(ತ)]ತುಪಾವಪದ್ಮೋಪಜೀವಿ (ಕಣ. 1೪. 
1114). ಬಾಣಸುವೆಗ್ಗಡೆ; "ಪೌರೋಗವಃ. ಸೂದಾಧ್ಯಕ್ಷಃ - ಈ ೨ 
ಬಾಣಸುವೆಗ್ಗಡೆ” (ಜರಾಹು. ೬೦-೨೬೭). ಭಾಣಸವೆರ್ಗಡೆ : ಶ್ರೀಮನ್ಮಹಾ 
ಪ್ರಧಾನಂ ಭಾಣಸವೆರ್ಗ್ಗಡೆ ಮನೆವೆರ್ಗ್ಗಡೆ ಪ(9)ನ್ನಾಯದಧಿಷ್ಕಾಯಕನ 
- ಸುಂಕಮಂ ಸರ್ವಾಯ ಶುದ್ಧಿಯಿಂ 


೩4-0೦3: 


ನನ್ನಪಾಳಯ್ಯದಣ್ಣನಾಯಕರು .. 
ಬಿಟ್ಟರು (4929. 8% --1, ೧೫೩೩-೬೬; 1083): ಶ್ರೀಮನ್ಮಹಾಪ್ರಚಂಡದಂಡ 
ನಾಯಕಂ ಭಾಣಸವೆರ್ಗ್ಗಡೆ ಅನನ್ತಪಾ[(ಳ]ದಂಡನಾಯಕಂಗೆ ಬಿನ್ನಪಂಗೆಯ್ದು 
«ಎ ಬಿಟ್ಟಿ ಧರ್ಮ್ಮಮೆಂತೆಂದ(ಡೆ] (23: 208 i, ೧೯೦-೬; 110೪). 
ನಾಣಸುವೆರ್ಗಡೆ: ಶ್ರೀಮನ್‌ ಮಹಾಪ್ರಧಾನಂ ಭಾಣಸುವೆರ್ಗಚಿ 


ಪಣಳ೪ರಸರ 


ತನವ 
ಆನನ 
ದೆಸೆಬಿ:ನವರಳಿಯಂ . . , ಬೆಲ್ನಿಲದರಡಾಜುನೂಜುದುಂ 
ದುಷ್ಟ-ಗ್ರಹಶಿಷ್ಟಪ್ರತಿಪಾಳನದಿಂದಾಳುತ್ತಮಿದರ್ಜ್ದ 


ನಾ 


ಎಂಗ — po) 
ಭಾಣಸುವರ್ವೆ a ಮನವರ್ಗ್ಗ ಡ 


(ಇ. XVII, ೦೯೧-೪: 
1104) ; 
ಸೇನಾಧಿಪತಿ ದಂಡನಾಯಕನ ನನ್ನ ಪಾಬಚಿಯ್ಯ್ಮುಂಗಟಿ... ಇರಾಪೂರ್ವ್ವಕಮಾಗಿ 
+ ಪೆರ್ಗಡೆ] 


ಶ್ರೀಮನುಮಹಾಪ್ರಧಾನಂ 


[ಬಾ ಸ 


ಕೊಟ್ಟು (ಸ 3. 15 -1, ೨೨೪-೦೭; 1130). 


೬೩೬೭೭ 


೩5 


30 


ಬಾಣಹತಿ 


ಬಾಣಸಾಮಿ (ನಾ). ಒಬ್ಬಾತನ ಹೆಸರು: ಬೆಣ್ಣಗೂರ ಕರ್ವ್ವವೆ 
ಬಾಣಸಾಮಿ ಮಗನ್‌" ಪುಜ್‌ಕಾಮನ್‌ , , . ಸತ್ತನ್‌ (ಏಳ. ಸ, 27001. 

[ಬಾಣ್ಕ + ಸಾವ್ಮಿ) 

ಬಾಣಸಿ (ನಾ). ಅಡುಗೆ ಮಾಡುವ ಕೆಲಸಕ್ಕೆ ನಿಯುಕ್ತನಾದವನು : 
ಅಡುಗೆಯವನು : “ಬಾಣಸಿಯೆನಲ್‌ ಅಡಿಗೆವಳಂ” (ಚತು. ೨೦೭); 
ಬಾಣಸಿಯಾನು ಭೀಮನ ಮನೆಯವನು (ಕುಿವ್ಕಾರಿ, 9-33); ಭೊಮಿ 
ತಾನೋ ವಾರಿ ತಾನೋ ವ್ಯೋಮಚರ ಬಾಣಸಿಯು ತಾನೋ (ಕಾಗ, 
೦೦-೧೩-೦೩) . 

[ಬಾಣಸ 4+ -ಣ್ಮ. /ಸಂ. ವಂಹಾನಸೀ. / ಪ್ರಾ. ಮಹಾಣಸಿ, | ತಮಿ. 

ಪಾನಚಿ ; ತೆಲು. ಬಾನಸೀಂಡು] 

ಬಾಣಸಿಗ (ನಾ). = ಬಾಣಸಿ: “ಆರಾಳಿಕಃ, ಸೂಪಕುರಃ, ಸೂದಃ. 
ಪಲ್ಲವಃ - ಈ ೪ ಬಾಣಸಿಗಂ” (ಹರಾಯು- ೬ಂ-೨ಟ), ಬಾಣಸಿಗಂ 
ಬಂದು ಬೋನಮೆತ್ತಿಯೋಗರಮಾಜ್‌ದಪ್ಪುದೆಂದು ಪೆಟಕೊಡೆ (ತಕ್ಕಾಕಾ- 
೪೩-೦೬); ವಿರಾಟಂ . . , ತನ್ನ ಬಾಣಸಿಗನಾಗಿರ್ದ ವಲ್ಲಲನಂ ಕರೆದು 
ಪೇಟ ್ನಗಳ್‌ (ಶಂಶಠಾ. 6-೩೭ 5); ಎಸರನಿಡುವ . . . ಕಂಚುಗರ್ಚುವ 
ಬೆಸನಂ ಬೆಸನಲ್ಲದೆ ಮತ್ಸ್ಯನ್ಮಬಾಣಸಿಗಂಗಾರಿತ್ತರೆಲವೊ ನಿನಗೀ -ಬೆಸನಂ 
(ಗರಾಯು- ೭-೩೭) - [ಬಾಣಸ 4+ ಇಗ 

ಬಾಣಸಿಗತನ (ನಾ). ಅಡುಗೆಯವನ ಕೆಲಸ ; ಬಾಣಸಿಗನ ಕಾರ್ಯ: 
ಬಾಣಸಿಗತನಕ್ಕೆ ಸಂದು ಮಿಗೆ ಮತ್ಸ್ಯನೃಪಂಗುಣಲಿಕ್ಕಿ ಭೀಮ-ಜೀವಿಸಿದನು 
(ಕಣಗಕಂ- 0೭). [ಬಾಣಸಿಗ -- - ತನ] 

ಬಾಣಸಿಗಿತಿ 'ಬಾಣಸಿಗಿಶ್ತಿ' ನೋ. 

ಬಾಣಸಿಗಿತ್ತಿ. ಬಾಣಸಿಗಿತಿ (ನಾ). ಎ ಬಾಣಸಗಿತ್ತಿ: ಆ ಸತ್ಯಭಾಮೆಯ 
ಯತಸನ್ನೆ ಬಾಣಸಿಗಿತ್ತಿಯಾಗಿರ್ದೊಂದುದಿವಸಂ . . . ಪಂಚಾಶ್ವರ್ಯಂ 
ನೆಗಟ (ಶಾವುಂಫ್ರು- ೦೯೩). ಬಾಣಸಿಗಿತಿ : ಪೂಜಾರಿ ಬಾಣಸಿಗಿತಿ ದವಸಿಗೆ 
xxx ತೋಟೆಗಂ ಸಂಕಿದುಯನೊಳಗೂಗಿ ಜೀರ್ಣೋದ್ಧಾರಕಂ "ವತ್ತಿ 
ಮೂವತ್ತು (ಎಕ- ೩11. ಗುಡ್ಡಿ: ೦೪-೬೨; 1340) ; ಬಿಡದವುತಾನ್ನಮ 
ನೊೋಜಲ್ಲೂ ಬಾಣಸಿಗಿತಿದೊಲ್‌ ಕುಡುಪಿರ್ದ೪* (ಉವ್ಮಾವ- ೩೩೦). 

[ಬಾಣಸಿಗ + - ಇತ್ತಿ) 

ಬಾಣಸಿಗೆ, ಭಾಣಸಿಗೆ (ನಾ). ಇ ಬಾಣಸಗಿತ್ತಿ: ಕಿಜುಕಬೆ ಸರ್ಗ್ಗತನ 
ಬಾಣಸಿಗೆಯಾಕೆಯ ಪಿರಿಯ ಮಗಂ ೫ ೫x ಟಯಕ್ಕಂ (ಎಕ. ೪೫11, ನಗರ. 
೪೩-8; ಸು. 950); ಬಾಣಸಿಗೆಯರ್‌ . , . ಹೆಯ್ಯುಂಗವಿ:ನಮಂಮನರಸಂಗಂ 
ಪಂಕ್ತಿಯೊಳುಣ್ಬ ಪರಿಜನಕ್ಕೆಲ್ಲಂ ಬಡ್ಡಿಸಿದಾಗಳ್‌ (ಹುಕುಮಾ. ೦೦-೨೯ ವ): 
ಭಾಣಸಿಗೆ : ನಿವೇದ್ಯಮನಡುವ ಭಾಣಸಿಗೆಗೆ ಮತ್ತುರು ೯ (೪39. ೯೨೩-೩೨೩; 
1085). [ಬಾಣಸಿಗ + - ಎ) 

ಬಾಣಸಿತನ (ನಾ). ಇ ಬಾಣಸಿಗತನ : ಬಾಹುಕನು . . - ತುರೆಗನಿಕರದ 
ಶಿಕ್ಷೆಯಲಿ ಮಂದಿರದ ಬಾಣಸಿತನದ ಕೆಲಸದಿ ನೆಆ್‌ ನಿಪುಣನೆಂದೆನಿಸಿಕೊಂಡಿಹ 
ನೃಪನ ಸಭೆಯೊಳಗೆ (ನಳಕ: ಕಂ) ; ಅಗ್ನಿಯು ಅನವರತಂ ಬಾಣಸಿ 
ತನಮಂ ಕೈಕೊಂಡಿರ್ಪನು (ಶುಕಸ. ೧೪೪). [ಬಾಣಸಿ + - ತನ್ನ] 

ಬಾಣಸಿವೆರ್ಗಡೆ "ಬಾಣಸವೆರ್ಗಡೆ' ನೋ. 

ಬಾಣಸು "ಬಾಣಸ` ನೋ. 

ಬಾಣಸುಗೆಯ್‌ ಬಾಣಸಿಗ” ನೋ. 

ಬಾಣಸುಗೈ "ಬಾಣಸಗೈ' ನೋ. 

ಬಾಣಸುವೆಗ್ಗಡೆ 'ಬಾಣಸವೆರ್ಗಡೆ' ನೋ. 

ಬಾಣಹತಿ (ನಾ). ಅಂಬಿನ ಹೊಡೆತ, _ ಪೆಟ್ಟು : ದೇವ ನಿಜೋಗ್ರ 

ತಲೆಗಳ್‌ ಗಗನಕ್ಕೆ . - . ಪಾಜುತಿರ್ಷಿನಂ - . * 

ರಾನಣನಂ ರಘುಪ್ರಭವರೂಪದೆ ಮದ್ವಿ ದೆ ೪ ಜನಾರ್ದನಾ (ಗಂ: ೦-೬೦); 


೪3-3; ಸು. ೪601)- 


ಬಂಣಹತಿಖಿುಂ 


ಬಾಣಹರ 


ಬಾಣಹತಿಗಕ್ಕುಡಿಸಿ ರಾಜ್ಯಶ್ರೇಣಿ ಜರುಗಿತು (ಕುವ್ಮಾಕ ೨೪-೪೨). [ಸಂ.] 
ಬಾಣಹರ (ನಾ). ಬಾಣನೆಂಬ ರಾಕ್ಷಸನನ್ನು ಕೊಂದವನು ; ಕೃಷ್ಣ: 


“ಮುರಹಿರಣ್ಮ ಕಂಸಮಧುಕೇಶಿಬಲಿಬಾಣಹರನೆನಲು , , . ಕೃಷ್ಣಂ" 
(ಹಂಗರ. ೬-೦6) - [ಸಂ.] 
ಬಾಣಾಗ್ನಿ (ನಾ). ಬಾಣದಿಂದ ಉತ್ಪತ್ತಿಯಾಗುವ ಬೆಂಕಿ: ಆ ಮಹಾ 


ರಿಪುಭಯಂಕರನೀಗಳಿೆನಗಾಗಿ, ತನ್ನೊಲಿದ ಕೈಹಿಡಿದಬಲೆಗಾಗಿ, ಶೋಷಸನೆ 
ಶರಧಿಯಂ ಬಾಣಾಗ್ನಿಯಿ೦? (ಶ್ರೀರಾಮಾ. ೩04-99೩) - [ಸಂ.] 
ಬಾಣಾಯಿತ (ನಾ). (ಬಿಲ್ಲಿಗೆ) ಅಂಬನ್ನು ಹೂಡುವವನಂ; ಬಿಲ್ಲು 
ಗಾರ: ಕಠಾರಾಯಿತರ ಬಾಣಾಯಿತರ ಮಲ್ಲಜಟ್ಟಿಗಳ. , . ಮೊತ್ತ 
ದೊತ್ತರದ ತಿಂಧಿಣಿಯನೊತ್ತರಿಸಿ ಇಟ್ಟಣಿಸಿದ ಕಟ್ಟಿಣಕದಾಸ್ಮೂನದೊಳು 
(0೫ರ: ೬-೨4): [ಬಾಣ + - ಅಯಿತ (ಎ -ಆಯ್ತ)] : 
ಬಾಣಾರಸಿ "ಬಾರಣಾಸಿ' ನೋ. 
ಬಾಣಾಶ್ರಯ (ನಾ). ಅಂಬಿಗೆ ಆಶ್ರಯಸ್ಥಾನವಾದಂದಂ ; ಬತ್ತಳಿಕೆ : 


“ತೂಣೀರಂ. ಉಪಾಸಂಗಃ ಬಾಣಾಶ್ರಯೆಃ, ಕಳಾಪಃ ಎ ಈ ೮ 
ಮೂಡಿಗೆ” (ಹಯಂ. ೬೬-೩೦೦). [ಸಂ.] 
ಬಾಣಾಸನ (ನಾ). ೧. ಬಿಲ್ಲು; ಧನುಸಲ್ಸ : “ಧನು ಕೋದಂಡಂ 


ಬಾಣಾಸನಮಸ್ರಂ ಕಮರ್ನಿಕಾಖ್ಯಮದು ಚಾಪಂ” (ನಸ್ತೂಕೋ- 68-0೩) ; 
ಪಂಚವಿಂಶತ್ಮನ್ವಿತಸಪ್ತಶತಬಾಣಾಸನೋಚ್ಛಿ ತನುಂ ನಲಿನಪ್ರ ಮಾಣು: 
ಯುಷ್ಕನುವನಾ - ಪುಟ್ಟಿ (60ಕು. ೬-೩೬ ವ) ; ಬಾಸಣಿಸಿದ ಮದನನ 


MASE ಚಾರುರುಂಪೂಣದೊಳುದ್ದಾಸಿನಿಯರ್‌ ನೃಪಸುತನ 
ಎಳಾಸಿನಿಯರ್‌ ಬಂದರೇಆ್‌ ಪೊನ್ನಂದಣಮಂ  (ಫೃತ್ನಪು. 3-೨0), 
೨. ಬಿಲ್ಲಿನ ಹಗ್ಗ; ನಾರಿ: ವಿನುತ ಶಿವಪದವೆಂಬ ಬಾಣಾಸನವನೆ:ಅಸಿ 
ತಿರುಗುವಿಂದ್ರಿಯವೆನಿಪ ಬಲು ಸಾರೆಂಗವಂ ನಿಮಿಷಕೆ ಪಣ್‌ಯಲೆಚ್ಚು 


(ಅಸತ: ೩೪-೩೩) - [ಸಂ] 
ಬಾಣ, 'ಪಾನೆ' ಮೋ, 
ಬಾಣಿ (ನಾ). ೧. ಮಾತು: ವಚನ ; ನುಡಿ. ೨. ಶಬ್ದ : ಧ್ವನಿ. 
೩. ಮಾತಿನ ಅಧಿದೇವತೆ ; ಸರಸ್ವತಿ; ವಾಣಿ: “ಬಾಣಿ ಬಿಜ್ಜೆ 
ನಂ ಬಾಸೆವೆಣ್ಣು De 'ವೊಣ*ಯಕ್ಕುಂ" (ಕಕ್ಕೆ. ೪); 


ಬಾಣಂ ವಲ್ಲಭನಕ್ಕುಮೆಂದು ಪಡೆದಾ ವಾಗ್ವೇವಿಗಬ್ಲೋದ್ಭವಂ ಜಾಣಂ೨ಂ 
ಬಾಣ*ಯೆನಿಪ್ಪದೊಂದು ಪೆಸರಂ ಮುನ್ನಿತ್ತಂ (ಕಾದಂಫೂ. ಖಿ; ಬೀಣೆ 
ಹೊತ್ತಗೆಗಳಂ ಪೊತ್ತ ಕೈಯ ಚೆಲ್ವ! ಸುವ್ವಿ! ಸುವ್ವಿ! ಬಾಣಿ 
(ರಾಮಾಕ್ಕ- 66-೭). [<ಸಂ. ವಾಣೀ] 

ಬಾಣಿಗ, ಬಾಣ್‌ಗ್ಗ, ವಾಣಿ, ವಾಣಿಯ್ಯ (ನಾ). ೧. ವ್ಯಾಪಾರ 
ಮಾಡುವವನು; ವ್ಯಾಪಾರಿ : ಬಾಣಿಗ ಬೀಮಯ್ಯನ ಮುಗ . . 
ಸಾನ್ತಯ್ಕ ಕೊಟಗಮ್ಟನ್ನು ತುಜುವ ಕೊಣ್ಣು ಪೋಪಂಗ (ಠಂ. ೦೯೪೦. 
೨೫-೦೦; 1030); ಬಾಣಿಗರ ಬೆಳ್ಳಿಗವುಣ್ನನ ಮಗ ಬಿಟ್ಟಿಗಾವುಂಡನು . 
ನಡಿಸಿದ ಕಲ್ಲ ಗಾಣ (ಮೈ90- ೧೯೩೩ ೬೬-೬; 1179) ; ಚಉಡೋಜನ 
ಬರಹ ಸಮಸ್ತ ಬಾಣಿಗರ ಒಪ್ಪೆ (ಎಕ. 111, ಮಳನ. ೨೦-೨೦ ; 1888), 
ಬಾಣಿಗ್ಗ ; ೧. ಸಮಸ್ತ ಬಾಣಿಗ್ಗರ ಅರುಹನಹಳ್ಳಿಯ ಬಾಗಿಗಾಗಿ ನಟ 
xxx (a೫. 111, ಕುಳತ 30-0೩; 1368). ವಾಣ್ಯಿ : ೨. ವ್ಯಾಪಾರ 
ಮಾಡುವ ಒಂದು ಜನಾಂಗ ಮತ್ತು ಆ. ಜನಾಂಗಕ್ಕೆ ಸೇರಿದ ವ್ಯಕ್ತಿ 
ಮಾರವಾಡೀ ಬ್ರಾಹ್ಮಣರು ಹಲಕೆಲವರು ಮಾರವಾಡೀವಾಣೀ 
ಜನರಲ್ಲಿ ಅಡಿಗೆ ಮಾಡುವರು (ಕರಾಗೆ. 69); ಸಿಂಪಿ. ವಾಣಿ (ಬಣಜಿಗ). 
ಕುಣಬಿ (ಒಕ್ಕ ಲಗ) ಮುಂತಾದವರು ಶ್ರೇಷ್ಠಸಾಧುಗಳಿಂದು ಎಲ್ಲರಿಂದ 
ಮನ್ನಣೆ, ಪಡೆದಿರುವರು (ಕರ್ಫಾಸಂ. €£). ಹಿ: ವ್ಯಾ ಪಾರದ ಸರಕು : 
“ಹಸುರುವಾಣಿ'' ಪರಾ. p ಈ ಶಬ್ದದ ರೂಪದಲ್ಲಿ ಮರಾಠಿಯ 


೬೩೬೮ 


30 


40 


ಬಾತಮಾದಾರೆ 


ಪ್ರಭಾವವಿದ್ದಂತೆ ಕಾಣಬರುತ್ತದೆ. ವಾಣಿಯ್ಯ : ೧. ವಾಣಿಯರುಂ 


ವಾರಸಿ ್ಯೀಜಾಣರುಗಳ್‌ ಶಿಲ್ಪಿಗರ್‌ ಪೊಜಿಮಟ್ಟರ್‌ (ಸೂಕ್ತಿಕು- 
06-೨೬); ಶೌರ್ಯನಗರದ ವಾಣಿಯರು ಹೊಕ್ಕಿಟ್‌ದು ಹೋಗಾಡಿದರು 
ಪತಿರಿಣವ (ಕುವ್ಮಾಳ: ೨9-9೨); ವಾಣಿಯರ್‌ ಚಿನ್ನವರದರ್‌ ದೂಸಿಗರ್‌ 


- ಜೂಜುಗಾಅರ್‌ ಮುಖ್ಯರೊದಗಿ ಬರುತಿರ್ದರ್‌ (ಕ್ಯ. ೪೬-೪೦): 
"ಬನಿಯ" ಪರಾ. 
[-ಓಸಂ. ವಾಣಿಜ, [ಪ ವಾಣಿಅ. /ಮರಾ. ವಾಣಿಯಾ, ವಾಣೀ. /ತಮಿ. 

ವಾಣಿಯನ್‌, ವಾಣಿಕನ್‌ ; ತೆಲು. ವಾಣಿಜುಡು] 

ಬಾಣಿಗ್ಗ 'ಬಾಣಿಗ' ನೋ. 

ಬಾಣಿನೋಟ (ನಾ). ಸರಸ್ವತಿಯ ದೃಷ್ಟಿ.-ಕಟಾಕ್ಷ: ಚಂಚಳಿಸುವ 
ಭಾವವಾಂತೆಡೆಗಳೊಳ್‌ ನೆಲೆನಿಲ್ವ ಬೆಡಂಗಿನಿಂದಮೇಂ ಬಳಿದುವೊ ಬಾಣಿ 
ನೋಟದವೊಲೀ ಚಿಕದೇವನ ತಾನದೊಳ್ಳು ಗಳ್‌ (860. ೪-೦34). 

[ಬಾಣಿ % ನೋಟ] 

ಬಾಣೆ. ಬಾಣ, (ನಾ). ಗದ್ದೆಯ ಸಮಾಪದಲ್ಲಿರುವ, ಸಾಮಾನ್ಯವಾಗಿ 
ಕುರುಚಲುಗಿಡಗಳಿಂದ ತುಂಬಿರುವ ಕಾಡುಪ್ರದೇಶ : (ಕಿಸಂಗ್ಳಾ. | 
ಕಾನ, ಬಾಣೆ, ಕುಮುಕಿ, ದರ್ಕಾಸ್ತ್‌, ತೋಡು, ಕೆರೆ ಇವುಗಳ ವಿಸ್ತೀರ್ಣ 
ಗಳಿಲ್ಲ ಬಾಯಿ ಪಾಠ (ಕರುಳ. 0. ಬಾಣ್ಯ : "ಬಾಣಬೆಟ್ಟು' ಪರಾ. 

[ದೇ. ॥ ತುಳು. ಬಾಣೆ, ಬಾನೆ; ಕೊಡ ಬಾಣೆ) 

ಬಾತ "ಬ್ಯಾ' ಪರಾ. 

ಬಾತಖಾನಿ, ಸತ (ಗು). ೧. ಹರಟೆ ಹೊಡೆಯ:ಂವ ಸ ಭಾವದ : 
ಆ `ಬಾತಖಾನಿ' ಮಂದುಕಿಗೆ ತನ್ನ ಮಾತು ಕೇಳುವವರು ಒಬ್ಬ ರು ಬೇಕು 
(ಘಾಲೇಮಂ. 2 ಬಾತಾಖಾನಿ : ೨. ` ಹರಟಿ ಹೊಡೆಯುವ 
ಸ್ವಭಾವವುಳ್ಳ ವ್ಯಕ್ತಿ; ನಿರರ್ಥಕವಾಗಿ ಮಾತನಾಡುವ ವ್ಯಕ್ತಿ : 
“ಬಾತಾಖಾನಿ- ವತಾತುಗಂಟಿ” (ಕಾನಕೋ. ೨೦). 

[.- ಮರಾ. ಬಾತೇಖಾನಿ:] 

ಬಾತಮಿ 'ಬಾತವಿತಾ' ನೋ 

ಬಾತಮಿದಾರ "ಬಾತಮಾದಾರ' ನೋ. 

ಬಾತವಿತಾ, ಬಾತಮಿ, ಬಾತ್ಮಿ, ಬಾತ್ಮೆ (ನಾ). ೧. ವರ್ತಮಾನ; 
ಸುದ್ದಿ : ಸಮಾಚಾರ: ಈ ಬಾತಮಾ ತಿಳಿದು ನವಾಬರು ಪಟ್ಟದ 
ದಂಡಿನ ಮೇಲೆ ಬಿದ್ದು . , . ಪತ್ತೆ ಮಾಡಿದರು (ಹೈರರ. 8೦). ಬಾತಮಿ : 
೧. ಯಾರಾದರೂ ಈ ಬಾತಮಿಯನ್ನು ಹೊರಡಿಸಿದರೇ ಎಂದು ಸಂಶಯವು 


ಆತನ ಮನಸ್ಸಿಗೆ ಫಕ್ಕನೆ ಹೊಳೆಯಿತು (ಎಧಿವೈ. 0೨೬) ; ಒಂದೆರಡು ಸಲ 
ನನ್ನಿಂದ ಬಾತಮಿಯನ್ನು ಹೊರಡಿಸುವ ಬೇತಿನಿಂದ . , . ಕೇಳಿ ನೋಡಿದ್ದ 
(ಶಹ. 18 ೧೪. ೨. ಬೇಹಂ; ಗೂಢಚರ್ಯೆ: ಇವರನ್ನು 


ನವಾಬರ ಕಡೆ ಬಾತಮಿ ಕುದುರೆಯವರು ಹಿಡಿದು ಹೈದರಲ್ಲಿಯ ಸಮಾಪಕ್ಕೆ 
ಕರೆದು ತಂದರು (8ತ್ರಶಾ. 6೬). ಬಾತ್ಮಿ: ೧. ತೀರ ತಾಜಾ ಬಾತ್ಮಿ 
ಯಾವುದರಲ್ಲಿ ಇದೆ ? (ಗಾಳಶ., ೩೭). ಬಾತ್ಮೆ : ೨. ದುಷ್ಮಾ ನರ ಲಷ್ಕ ರಿನ 
ಬಾತ್ಮೆ ಸಮಾಚಾರ ತರಿಸಿಕೊಡಬೇಕು (ರಾಕೇಂದ್ರ. oto): 
[ ೪” ಮರಾ. ಬಾತವಿತಾ. / ಸಂ, ವಾರ್ತಾ ?] 
ಬಾತಮಾದಾರ. ಬಾತದಿದಾರ. ಬಾತ್ಮಿದಾರ. ಬಾತ್ಮೀದಾರ (ನಾ). 
೧. (ವರ್ತಮಾನಪತ್ರಿಕೆ ಮುಂತಾದುವುಗಳಿಗೆ) ಸುದ್ದಿ, ಸಮಾಚಾರ 
ಗಳನ್ನು ಸಂಗ್ರಹಿಸಿ ತಿಳಿಸುವವನು ; ಸುದ್ದಿಗಾರ ; ವರದಿಗಾರ : 
ಎಲ್ಲ ಪಶ್ರಿಕೆಗಳವರೂ, ಬೇರೆಬೇರೆ ಪ್ರದೇಶಗಳಲ್ಲಿ ಬಾತಮಾದಾರರನ್ನು 
ನಿಯಮಿಸಿರುತ್ತಾರೆ. (ಕೂ). ೨. ಬೇಹುಗಾರ; ಗೂಢಚಾರ: 
“ಯಥಾರ್ಹಃ, ವರ್ಣಃ . . , ಗೂಢಪುರುಷಃ _ ೭ ಬಾತಮಾದಾರನ 
ಹೆಸರುಗಳು, ಗೂಢಚಾರನು, ವೇಷಧಾರಿಯಾಗಿ ಕಪಟದಿಂದ ತನ್ನನ್ನು 


ಬಾತಾಖಾನಿ 


ತಿಳಿಯಪಡಿಸದೇ ಹೊಂಚಿ ವಿಷಯವನ್ನು ತಿಳಿದು ತಂದರಿಕೆ ಮಾಡುವ 
ದೂತನು” (೩ರ್ಕಾಂಿ. ೨೩6). ಬಾತಮಿದಾರ: ೧. (ಸಂಗತಿ) 
ವರ್ತಮಾನ ಕೊಡುವವನು ; ಬಾತಮಿದಾರ" 


ಹೇಳುವವನು ; 
(informant: ಇಂಕ8). ವಿ. ಗೊಲ್ಲರವನು ದುರ್ಗಕ್ಕೆ ಹೋಗಿ ದ್ದೂಣ 
ಪ್ರಾಂತದ ಬಾತಮಿದಾರನ ಸಮೇತ ದೊರೆಯ ಸನ್ನಿಧಾನದಲ್ಲಿ ಈ 
ಸಂಗತಿಯನ್ನು ಅರಿಕೆವಾಾಡಿದನು (8ತ್ರಶಾ- ೩೫). ಬಾತ್ಮಿದಾರ: ೧. 
ಸಾಕ್ಷಿಗಳು ಬಾತ್ಮಿದಾರರು ಎಲ್ಲಾ ಬಂದಿದ್ದಾರೋ ? (ರಹೋ. ೩೦); 
ಪತ್ರಿಕಾಬಾಕ್ಮಿದಾರನ ಅಸೂಯೆಯಿಂದ ಆ ವಿಷಯವು ಬರಲಿಲ್ಲವೆಂದು 
ಸವತಾಧಾನ ಮಾಡಿ, ರಾಯರ ಮನಸ್ಸಿಗೆ ಶಾಂತಿ ಸುನ್ನುಂಟುಮಾಡಲು 
ಪ್ರಯತ್ನಿಸಿದೆ (ಉಯಕ. 60): ಬಾತ್ಮೀದಾರ: ೧. ಒಬ್ಬಿಬ್ಬ ಸಂಪಾದಕರು 
ಬಗಲಿಗೆ ಇರಲಿ; ಕೊನೆಗೆ ಬಾತ್ಮೀದಾರ (ಳು. «೪೭-) ; ಅದರಲ್ಲಿ 
ನಮ್ಮೂರಿನ ಬುತ್ಮೀದಾರನಿಂದ, ರಾಯರ ವಿಷಯವಾಗಿ ಈ ರೀತಿ 
ಬರೆದಿತ್ತು (ಣಡ:ಳ. 6)- 
[ಬಾತವಿಖ ೪ - ದಾರ್ಮ ./ ಮರಾ. ಬಾತಮಾದಾರ"] 

ಬಾತಾಖಾನಿ "ಬಾತಖಾನಿ' ನೋ. 

ಬಾತಾಳಿಸು (ಕ್ರಿ). ಕಿರಿಚು; ಅರಚು ; ಒರಲು : ಕೇಳಿ ದಶಕಂಧರನು 
ಕೋಪ ಚಡಾಳಿಸಲು . . - ತೋಳುಬಲುಹನು ನೋಡೆನುತ ಬಾತಾಳಿಸಲು 
(5ನಂರಾ, ೦-೦೦-೨೦): ತೊಡಕಿ ಕಾಮವ ಸುಭಟನಸುವನು ತುಡುಕೆನುತ 
ಬಾತಾಳಿಸುತಲಾ ಮೃಡನ ಭೂತಗೂಂಗಳಿನಲ:ರುಬಿದರು ಕಪಿವರರು 
(6ನಂ0ಾ" ೩-೦೦-೩೨). [( + ತೆಲು, ಬಾಇಳಿಂಚು, ಬಾತಲೀಚು] 

ಬಾತು, 'ಬ್ಯಾ' ಪರಾ. 


ಬಾತ್ಕು (ನಾ). ಊತ ; ಬಾವು: ಉಡಿಯಿಂದ ಮೇಲೆ ಬಾತು ಉಂಟಾಗಿ 
ಹಣ ಅಪಾನಪ್ರ ದೇಶ. ಗುಹ್ಯಪ್ರದೇಶಗಳಲ್ಲಿ ಬಾತುವುಟಾಗಿ 
ಇಹಣ . . . ಈ ರೀತಿಯಲ್ಲರಲು ಆತನು ಸರ್ವಥಾ ಜೀವಿಸುವುದಿಲ್ಲ 


(ವೈದ್ಯಕ, 1, ೩೩5). "ಬಾತುಗಾಲು' ಪರಾ. 
[ಆ ಬ್ಗಾ./ ತುಳು. ಬಾತ್‌ ಊದು] 
ಬಾತ್ಕು (ನಾ). ಒಂದಂ ಬಗೆಯ ನೀರುಹಕ್ಕಿ : “ಬಾತೆನೆ ತಾಂ 
ಕೋಳಿಯೆ:ಬುದರ್ಥಂ” (868. ೨೨; ಚಿಮ್ಮುವ ಬಾಲದ ಬಾತುಗಳು 
ಎ ಉದ್ದಕಾಲಿನ ಬಾತುಗಳೂ ಈ ಗುಂಪಿಗೆ ಸೇರುವುವು (ಕಂಕೋ, 


2.11. ೨6). 

[ «ಆರ. ಬತ; ಪಾರ. ಬತ; ಹಿಂ. ಬಶ್‌, ಬತಕ್‌, ಬತಖ್‌, 
ಮರಾ. ಬೂಕ್‌, ಬದಕ್‌. | ತಮಿ. ವಾತ್ತು; ಮಲ. ಬಾತ್ತು, ತುಳು. 
ಬಾತ್‌, ಬತ, ಕೊಡ. ಬಾತ್‌; ತೆಲು, ಬಾತು./ಪೋರ್ಟ್‌, ಪಾತೊ] 

ಬಾತುಕೋಳಿ "ಬಾತುಗೋಳಿ' ನೋ. 

ಬಾತುಗಾಲು (ನಂ). ಊತ ಬಂದ ಕಾಲು ; ಬಾವಿನಿಂದ ಕೂಡಿರುವ 
ಕಾಲಂ; ನಿತ್ರಾಣವಾದ ಬಿಳಿಯ ಬದುರೆಯೂ ಬಾತುಗಾಲಿನ ಬಡಕಲ 
ಕುಮರೆಯೂ . . . ನಿಧಾನವಾಗಿ ಸಾಗ:ಶ್ರಿದ್ದುದರಿಂದ ಅವನು ಅಪರಿಚಿತ 
ವ್ಯಕ್ತಿಯನ್ನು ಮಾತಾಔಡಿಸಬೇಕೆಂದು ಕಾತರನಾಗಿದ್ದನು (ಕನಕರು. ೨೬೩)- 
[ಬಾತ್ಮು 4 ಕಾಲು (ಇ ಕಾಲ್‌,)) 

ಬಾತುಗೋಳಿ, ಬಾತುಕೋಳಿ (ನಾ). ಇ ಬಾತ್ಕು : ಬಾತುಗೋಳಿ 
ಹಾಂಗ ಚಾತಕದ ಜಾತ್ಯಲ್ಲ (ಕೂರ್ಕಿಕಾ: ೪೬-೦). ಬಾತುಕೋಳಿ : 
“ಕಾರಂಡ, ಕಾರಂಡವ _ ಕಾಗೆಯ ಹಾಗೆ ಇರುವದೊಂದು 
ಬಾತುಕೋಳಿ” (ಗಂಗಾತು. 60); ಯಂತ್ರದ ಬಳಿಯ ನೀರಿನಿಂದ ಬಾತು 
ಕೋಳಿಗಳ ಕೇಕಾರವ ಕೇಳಿಸುತ್ತಿತ್ತು (ಪ್ರನರು- ೨೯೭). 

[ಬಾತ್ಮು 3- ಕೋಳಿ (ಆ ಕೋಟ) ] 


Or 


ಷ್‌ 
ಹಕ್ಕಿ. 


ಬಾತೆ "ಬಾಲಕ್ಕಿ' 


೬೩೬೯ 


ಲಾ 


16 


20 


«0 


45 


ಬಾದಮಿ 


ಬಾತೆಗೆಡು "ಬಾರ್ತೆಗೆಡು" ನೋ. 
ಬಾತೆಗೇಡಿ (ನಾ). ಬದುಕು ಕೆಟ್ಟವನು ; ಹಾಳಾದವನು : ಬಾತೆಗೇಡಿಗಳೆ 
ಮ್ಮೊಳೇಕಿನಿತು ರೋಷವೆಶೆ ಪಾತ£ರನಟ್‌ದಜ್‌ದು ಮೂದಲಿಸಲೇಕೆ ಸಲೆ 
(ಹಾನಂತ. ೪-೨೦೩). [ಬಾತೆ (ಎ ಬಾಟಕ್ಕಿ) + ಕೇಡಿ) 
ಬಾತ್ಮಿ `ಬಾತಮಿಾ' ನೋ. 
ಬುತ್ತಿದಾರ 'ಬಾತವಿಸಾದಾರ' ನೋ. 
ಬಾತ್ಮೀದಾರ 'ಬಾತವಿತಾದಾರ' ನೋ. 
ಬಾತ್ಮೆ "ಬಾತಮಾ' ನೋ. 
ಬಾದಣ, 'ಬಾದವಣ' ನೋ. 
ಬಾದಣ್ಮ (ನಾ). ತಟ್ಟೆ; ತಳಿಗೆ : ದೇವವಿತತಿ ಚಂದಿರನ ಬಾದಣಕೆಟ್‌ 
ದಮೃತಸೇವನೆಯ ಮಾಡುತಿರೆಯೊಸರ್ದುದೋ ಎಂಬವೊಲು ಕಳಂಕಾಂಕ 
ನೆಸೆದಿರೆ ಜೊನ್ನಮುಲಅ್‌ ಪರ್ಬಿತು (ಹದ್ದೇಫ್ರಿ. ೦೩-೨೦). [ವ ಸಂ. ಭಾಜನ] 
ಬಾದಣಂಗೈಸು (ಕ್ರಿ). ತೂತು ಬೀಳುವಂತೆ ವಾಡು : ದನುಜೇಂದ್ರ 
ನಂಗವ ಬಾದಣಂಗೈಸಿದರೆ ಶಿವಶಿವ ಶೂಲ ಚಕ್ರದಲಿ (9೦೦೪ - ೪೧-೨೫) - 
[ಬಾದಣ್ಮ (5 ಬಾದವಣ) *- ಕೈಸು (ಕೆಯ್ದೂ) ] 
ಬಾದಣಗಂಡ (ನಾ). ಬಿರುಕು ಬಿಟ್ಟ ಗಾಯದ ಮಾಂಸ: ಬಾಗಿ 
ಮುರಿದವುಡಿ ಕೆಡವುವ ಮೊಗು ಬಿಗಿದು ಬಾದಣಗಂಡವ ಒಡೆಕಾಟ* ಹೀರಿ 
ಹಿಂಡುವ ಕಂಠ . . . ಮೆಲಿಹಯೆ ಕರಿಗಳಂ ಕೆಡುದುವು ಸಿಂಹಂಗಳು 
(ಪಠಕಾ, 8-4೭)- [ಬಾದಣ, («ಎ ಚಾದವಣ) *- ಕಂಡ] 
ಬಾದಣಗೊಜಿ (ಕ್ರಿ). ೧. ತೂತಾಗುವಂತೆ ಕೊರೆ; ರಂಧ್ರಮಾಡು : 
ನೀ ಬಜ್‌ದೇಕೆ ಚುಚ್ಚು ವೆ ಕಾಸಿ ಬಾದಣಗೊಅ್‌ದ ಘಾಯದಲಿ (ಕುಮ್ಮಾಗ. 
೬-೩೪), ಬಾದಣಗೊಲ್‌ದು ಪಾತಾಳಕಿಳಿದು ಭೋಗಾವತಿಯ ಮುತ್ತಿದರು 
(ಸಿದ್ದೇಶ. ೪-೪೭): ವಿ. ರಂಧ್ರವಾಗು ; ತೂತಾಗು : ರಣದೊಳು 
ಇನಖಾನ ಮೆಯ್ಗಳು ಬಾದಣಗೊಲಕಿದವು (ಕುಂಾಸಾಂ. 98-೪೭); ಇಭ 
ನಕ್ರಪತಿಗಳ ಪರಮಸತ್ವೋತ್ಕರ್ಷವೆಂತುಟೊ ಗಿರಿ ಬಿರಿಯೆ ಧರೆ ದೆಸೆಗೆ 
ಬಾದಣಗೊಜ್‌ಯೆ ಪದಹತಿಗೆ (ರಾಗ. 6-೩-6). 
[ಬಾದಣ್ಮ (ಆ ಬಂದವಣ) + ಕೊಟ್‌] 
ಬಾದಣದಲೆ (ನಾ). ತೂತು ಬಿದ್ದ ತಲೆ : ಸೂಕರನ ದಾಡೆಗಳಿಟ್‌ತದಂಗದ 
ಬರಿಯ ಬಾದಣದಲೆಯ ಭಟರದೆ ದೇವ ನೋಡು (ತೂಕಣ. ೬-೨೦-೬೦) * 
[ಬಾದಣ್ಮ (೭ ಬಾದವಣ) + ತಲ್ಮೆ) 
ಬಾದಣದೆಗೆ (ಕ್ರಿ). ತೂತುಮಾಡು; ರಂಧ್ರವನ್ನು ಕೊರೆ; ಜೀವಂ 
ನೆಗೆದು ತಾಗಿ ನಡುನೆತ್ತಿಯಂ ಬಗಿದು ಬಾವಣದೆಗೆದು ಮೇಗಡರ್ದು 
ಗಗನಕ್ಕೆ ದಂಡಾಯಮಾನದುರಿಯಾಗಿ ನೆಗೆಯಲೈ (ಸಿರಾ. ೪-೩೪). 
[ಬಾದಣ್ಕ (ಇ ಬಾದವಣ). + ತೆಗ್ಗೆ] 
ಬಾದಣವಾಗಿಲು (ನು). ರಂಧ್ರದ ದ್ವಾರ; ಬಿಲದ ಬಾಯಿ :, ಇಂದು 
ನಿನ್ನೈ ಶ್ವರ್ಯಲಕ್ಷ್ಮೊ ಲಿದು ಭಂಡಾರಮಂದಿರವೊಗಲ್ಲಂಜೆ ಗಡ ಸಾರ್ಚಿರಲು 
ತಿರುಗುವಂದಗಂಡೊಳಹೊಗಿಸಲಭವ ನಿರ್ಮಿಸಿದ ಬಾದಣವಾಗಿಲದು 
ಕನ್ನವೆ (ಸಿಂಗಿರಾ- ೦೬-೧೭). 
[ಬಾದಣ, (5 ಬಾದವಣ) 4 ಬಾಗಿಲು (ಇ ಬಾಗಿಲ್‌) ] 
ಬಾದಣಿಸು, ಬಾದಳಿಸು (ಕ್ರಿ). ತೂತಾಗು ; ರಂಧ್ರವಾಗು : ಬಾದಣಿಸಿ 
ದೇಜುಗಳ ಬಾಯೊಳು ಕಾದ ಬಾರಂಗಿಗಳನಳತೆಗೆ ಕೋದು ವಾಮ 
ದೊಳೆಯ್ದೆ ಹಿಡಿದರು ತೈಲಧಾರೆಗಳ (ಕುಮ್ಮಾರೀ. ೩-೪೦) - ಬಾದಳಿಸು: 
ಬಿಲ್ಲ ನಾರಿಯ ನೀವಿ ರೆಬೀಗೈಯಲಬ್ಬಿ ತುಳುಕಿ ಮೇದಿನಿಯು ನಡುಗಲಚಲ 
ಗಳಲುಗೆ ಖಗರ ಹೃದಿ, . ಬಾದಳಿಸೆ (ಕನಮು. ೨೯-೦೩). 
[ಬಾದಣ್ಮ (ಎ ಬಾದವಣ) + - ಇಸ್ಕು) 
ಬಾದಮಿ *ಬಾದುಬ್ಬೆ' ನೋ. 


ಬಾದಮ್ಮ ೬೩೭೦ ಬಾದವಣ 


ಬಾದಮ್ಮ (ನಾ). ಒಬ್ಬಾತನ ಹೆಸರು: ಬಾಳುಗುಳಿಯ ಮಹಾಜನ ಬಾದರಸ್ವರೂಪ (ನಾ). ಇ ಬಾದರರೂಪ: ಅಲ್ಲಿ ಮೂಲಪ್ರಕೃತಿ 


ಅಯ್ದದಿಂಬರುಂ  ಉಭಯಸವಮ್ಮುತದೊಳಿಟ್ಲು ಬಳಿಯರ ಬುದಮ್ಮಗೆ ಗಳೆಂಟುಮಂ ಬಾದರಸ್ವರೂಪದಿಂ ನೂಜಿ ನಾಲ್ವತ್ತೆಂಟುಂವಿಕಲ್ಪ ಮಾದುತ್ತರ 
ಬೂದಗೂಟನಿತ್ತೊರ್‌ (378% 1೩-i» ೬೯-6 ; ಸು. 20ನೆಯ ಕತ). ಪ್ರಕೃತಿಗಳುಮನೆೊಳಕೊಂಡನುಬಂಧಿಸುವ ಬಂಧಂ ಪ್ರಕೃತಿಬಂಧಮೆಂಬು 
[? + ಅಮ್ಮ) ದಕ್ಕೂಂ (ಸುಕುವಾ. 6-೨೭ ವ). [ಸಂ.1 
ಬಾದರ್‌ “ಬಹಾದುರ್‌' ನೋ. 5 |ಬಾದರಂಯಣ (ನಾ). ಬ್ರಹ್ಮಸೂತ್ರ ಮತ್ತು ಮಹಾಭಾರತಗಳನ್ನು 
ಬಾದರ (ಗು). ೧. ಎಲಚಿಮರಕ್ಕೆ ಸಂಬಂಧಿಸಿದ. ೨. ಹತ್ತಿಯಿಂದ ಬರೆದವನೆಂದು ನಂಬಲಾದ ಒಬ್ಬ ಮಹರ್ಷಿ; ವ್ಯಾಸ; ಕೃಷ್ಣ 
ಮಾಡಿದ. ೩. ಒರಟಾದ; ನಯವಿಲ್ಲದ. (ನಾ). ೪. ಹತ್ತಿ ದ್ವೈಪಾಯನ ; p ಈ ಖಂ೩ಿಯರು ಬದರೀವನದಲ್ಲಿ ಆಶ್ರಮವನ್ನು 
ಮತ್ತು ಅದರ ಗಿಡ; ಅರಳೆ: “ಬಾದರಂ ಪಿಚವ್ಯಾಖ್ಯಮಜಃಗೆ ಪಿಚು ಹೊಂದಿ ತಪಸ್ಸನ್ನಾ ಚರಿಸುತ್ತಿದ್ದ ಕಾರಣ ಈ ಹೆಸರು ಬಂದಿದೆ 
ಕಾರ್ಪುಸಂ” (ತಸ್ತುಕೋ. ೩6-೩೦). ೫. ಹತ್ತಿಯಿಂದ ತಯಾರಿಸಿದ ಯೆಂಬ ನಂಬಿಕೆಯಿದೆ : ದ್ವಾಪಾರದಲಿ ಭಾವಜಜನಕನಾವಿರ್ಭವಿಸಿದ 
ಬಟ್ಟೆ: “ಕಾರ್ಪಾಸಂ, ಬಾದರಂ-ಈ ೨ ಹತ್ತಿಯಿಂದಾದ ಸೀರೆ" |]ಂ ತ್ರಿಜಗವಜ್‌ಯಲು ಬಾದರಾಯಣನೆಂಬ ವಾವಂದಲಿ (ಏಸಫೃ. ೫೪-೩೨) ; 
(ಹಕಾಯು. ೪0-೩6೬). ಓ. ಎಲಚಿಗಿಡ ಮತ್ತು ಅದರ ಹಣ್ಣು; ಶಾಲಿಹೋತ್ತ್ರಾಶ್ರ ಮವನನಿಬರು ಬೀಳುಕೊಂಡರು ಮತ್ತೆ ಕಂಡರು 
ಬೋರೆ. ೭. ನೀರು; ಜಲ. ೮. [ಜೈನ] ಸೂಕ್ಷ್ಮವಲದುದಂ ; ಬಾದರಾಯಣನ (ಳುನ್ಮಾಅ. ೦೦-೦) ; ಹ್ಯಾಂಗೆ ' ನೀ ದಾಸನಾದಿ 
ಸ್ಥೂಲವಾದುದು : ಸುಗಮಸಂಜ್ವಲನದ ಮಯುನಿಸೊಮ್ಮೆ ಹವ್ಮೊಮ್ಮೆ ಪ್ರಾಣಿ. . . ಬಾದರಾಯಣಕೃತ ಭಾಗವತ ಕೇಳದೆ (ಕನಳ. ೦೦೭-೯): 
ತೆಗೆದುಹೋದುವು ಮುಂದೆ ಲೋಭ ಮಿಗೆ ಸೂಕ್ಷ್ಮದೊಳು ನಿಂದುದದಣ ಬಾದರಾಯಣಸಂಬಂಧ = (ಆಲಂ) ಕಲ್ಪಿತವಾದ ಅಥವಾ ಅತ್ಯ ತ 
ಬಾದರಗೂಡಿ ಜಗುಳಿತು ಮಾಯೆ ಲೆಕ್ಕಿಸದೆ (ಕತ: 8೪-೬೩೫). 116! ದೂರದ ಸಂಬಂಧ: ಬಹುದೂರದ ನಂಟುತನ : ಚೌಲಕರ್ಮಕ್ಶೊ 
"ಬಾದರರೂಪೆ' ಪರಾ. ೯. (ಹಾಲು, ನೀರು ಇತ್ಯಾದಿ ದ್ರವ ಸ್ತ್ರೀಯರ ನಗ್ನಚಿತ್ರಗಳಿಗೂ ಯಾವ ಬಾದರಾಯಣಸಂಬಂಧವೋ ಕಾಣೆ 
ಪದಾರ್ಥಗಳಂತೆ) ವಿಭಾಗ ಹೊಂದಿದ ಮೇಲೆ ಮೂರನೆಯ (ನಾಡಿಗ. ೨6೩) ; ಅವರು ಮನೆ ಬಿಟ್ಟು ಹೋಗುವುದಕ್ಕೂ ನನ್ನ 
ವಸ್ತುವಿನ ಸಹಾಯವಿಲ್ಲದೆ ಏಕರೂಪವಾಗುವ ಪುದ್ಧಲಸ್ಕಂಧ : ವಿದ್ಯೆಗೂ ಇರುವ ಬಾದರಾಯಣಸ ಂಬಂಧವಾದರೂ ಯಾವುದು ? 
ಅಂತರ್ಮುಹೂರ್ತನಿರುದ್ಧಾಶೇಷಮನೋವಾಗ್ಬಾ ದರಕಾ ಎಯಯೋಗಯೂಕ್ಷ್ಮ (ಛಾರಥಿ- ೦೦೦) - [ಸಂ.] 
ಕಾಯಯೋಗಪರಿಣತಂ (ಅ0ತ. ೦೬-೫೪ 5) ; ಬಾದರಸೂಕ್ಷ್ಮೇಕೇಂದ್ರಿಯ | $0 ಬಾದರಾಯಣಸಿದ್ಧಾಂತ (ನಾ). ಬಾದರಾಯಣಮಹರ್ಷಿಯಿಂದ 
ದ್ವಿತ್ರಿಚತುರಿಂದ್ರಿಯಸಂಜ್ಞ್ಞಾಸಂಡ್ಲೆ ಗಳು ಆದವು ಪರ್ಯಾಪ್ತಾಪರ್ಯಾಪ್ಮದ ರಚಿತವಾದ ವೇದಾಂತಸೂಕ್ತಿ: ಈ ವಾದದಲ್ಲಿ. . . ಪುರುಷಾರ್ಥಕ್ಕೆ 
ಭೇದದಿ ಜೀವಸೆಮಾಸೆ (ಡ್ಕಾರಕಾ. 3-೩). ೧೦. ಜೀವಾದಿತತ್ವ್ವಗಳಲ್ಲಿ ಲೋಪವಿಲ್ಲವೆಂಬುದು ತಾತ್ಪರ್ಯವಾಗುತ್ತದೆ. ಬಾದರಂಯಣಸಿದ್ಧಾಂ 
ಎವಕ್ಷಿತವಾಗಿರುವ ಹದಿಮೂರು ಪ್ರಕೃತಿಗಳಲ್ಲಿ ಒಂದು: ದಲ್ಲೂ ಇದೇ ತಾತ್ಪರ್ಯವು (ಹಿಂದಸಾ. ೬೩)- [ಸಂ.] 
ಸ್ವಕೀಯಚರಮಸಮಯದೊಳನ್ಮತರವೇದನೀಯ . . . ಬಾದರ ಬಾದರಾಯಣಸೂತ್ರ (ನಾ). *ಬಾದರಾಯಣಸಿದ್ಧಾಂತ : ಈ ಬ್ರಹ್ಮ 
ಯಶಸ್ಕೀರ್ತಿರುಚ್ಚೆ ೈಗ್ಗೋತ್ರತೀರ್ಥ್ಧಕರನಾಮಂಗಳೆಂಬ ಪದಿಮೂಜಿ೦ | 26 ಸೂತ್ರಕ್ಕೇ ಬಾದರಾಯಣಸೂತ್ರ. ವೇದಾಂತಸೂತ್ರ , ಶಾರೀರಕಮಾಮಾಂಸಾ, 
ಪ್ರಕೃತಿಗಳುಮಂ ನಿರ್ಮೂಲಂ ಕಿಡಿಸಿ (ಅಂಫ್ರ- ೧೬-೪೯ ವ); ಚರಮ ಬ್ರಹ್ಮವಿತಾಮಾಂಸಾ ಎಂಬ ಹೆಸರುಗಳು ಬಂದಿವೆ (ಕಾರರ. ೨೭೦). [ಸಂ.] 
ಸಮಯದೆೊಳ್‌. ಪರಿಶಿಷ್ಟಾನ್ಯತರವೇದನೀಯ ಮನುಪ್ಯೂಯುರ್ಮನುಷ್ಯ ಬಾದಲ್ಲಿ,, ಬಾದ್ಲಿ. ಬಾಲ್ಡಿ (ನಾ). (ನೀರನ್ನು ಸೇದಲು ಅಥವಾ ತೆಗೆದು 
ಗತಿ ಪಂಚೇಂದ್ರಿಯ ಜಾತ್ಕಾನುಪೂರ್ವೀತ್ರಸನಾಮಬಾದರಪರ್ಯಾಪ್ತಕ ಕೊಂಡು ಹೋಗಲು ಬಳಸುವ) ಒಂದು ಬಗೆಯ ಪಾತ್ರೆ: 
ಸುಭಗಾದೇಯಯಶಸ್ಕೀರ್ಶಿ ತೀರ್ಥಂಕರನಾಮೋಚ್ಚೆ ರ್ಗೊೋತ್ರಂಗಳೆಂಬ ಬಾದಲಿಯ ಮೇಲೆ ಬಾದಲಿ ಬಿಸಿನೀರು ತಾ, ತಣ್ಣೀರು ತಾ ಎಂದು ಇವನ 
ಪದಿಮೂಜುಂ ಪ್ರಕೃತಿಗಳುಮೊರ್ಮೆಯೆ ನಿರ್ಮೂಲವನಾಗೆ (ಶುಕಾಮಾ. | 30 ಆಜ್ಞೆ ಇರತಕ್ಕದ್ದೆ ! (ಗಾಳಶ. *)- ಬಾದ್ಲಿ : ಚಿನ್ನಿ. . . ಬಂದ್ಲಿ 
9೩-60 5). "ಪ್ರಕೃತಿ' ಪರಾ. (ಸೆಂ. ಯನ್ನು ನೀ ರಲ್ಲ ಮುಣುಗಿಸಿದಳು (ಹೂಸರೆ. ೬೩). ಬಾಲ್ಡಿ ; ಕೆಲವೇಳೆ 
ಬಾದರಕೃಷ್ಟಿ (ನಾ). [ಜೈನ] “ಅನಿವೃತ್ತಿಕರಣಗುಣಸ್ಹಾ ನದಲ್ಲಿ ಸಂಜ್ವ ಬಾಲ್ಡಿ ತೆಗೆದುಕೊಂಡು ಸಸಿಗಳಿಗೆ ನೀರು ಹಾಕುತ್ತಿದ್ದೆವು (80, ೨೨): 
ಲನಕ್ರೋಧ-ಮಾನ-ಮಾಯಾ-ಲೋಭಗಳ ಅನುಭಾಗಗಳನ್ನು ಸೊಸೆ ಬಾಲ್ಮಿಯಲ್ಲಿ ನೀರು ತಂದು, ಒದ್ಮೆಬಟ್ಟೆ ಸುಂದ ನೆಲವನ್ನೊರಸಿದಳು 
ಕಡಿಮೆಮಾಡಿ ಸ್ಮೂಲಖಂಡ ಮಾಡುವುದು” (60ಘಿ- ೭೭ ಶೈನಶಾಂಶಾಡಿಕ (ಶಾಳಿಗಿ- ೪೨)- 
ಕಲ್ಕಳೋಶ) : ಬಾದರಕೃಷ್ಟಿಕರಣಕಾಲಪ್ರಮಾಣಮೇೋನೆಂದೆೊಡೆ . (1೫a. | 36 [ ಹಿಂ ಬಾಲಟೀ, ಬಾಲ್ಬೀ ; ಮರಾ. ಬಾದಲೀ, ಬಾರಡೀ, 
ತೀ-೩೩). (ಸಂ.] ಬಾಲಟೀ, ಬಾಲಡೀ, ಬಾಲದೀ. ಬಾಲ್ಬೀ./ಇಂ. Bucket] 
ಬಾದರರೂಪ (ನಾ). [ಜೈನ] ಸೂಕ್ಷ್ಮವಲ್ಲದ ರೂಪ ; ಸ್ಥೂಲವಾದ ಬಾದಲ್ಲಿ (ಗು). ಜರತಾರಿಯ ; ಕಲಾಬತ್ತಿನಿಂದ ಕೂಡಿದ: ಯಾರ 
ರೂಪ : ಪದಪು ಜಿನೇಂದ್ರಪಾದಕಮಲಂಗಳೊಳಾವಗಮಾಗೆ ಕರ್ಮ ತಲೆಯ ಮೇಲೆ ನೋಡಿದರೂ ಗಾಂಧಿಟೊಪ್ಪಿಗೆಯ ಬದಲು 'ಬಾದಲಿ' 
ಬಂಧದ ಬಿಗಿ ಪೊಯ್ಯನೊಯ್ಯೂನೆ ಸಡಿಲ್ಲಿರೆ ಬಾದರರೂಪದಿಂದೆ ಕೊಲ್ಲದ “ಕೋಖಾ' ಪಟಕೆಗಳೇ ಕಾಣಹತ್ತಿದವು (ಎ೩ಕ್ರೀ. 9). 
ಪರನಾರಿಗಾಟಿಸದ ಕಳ್ಳದಸತ್ಕದೊಳೊಂದದಾಗಳುಂ ಕುದಿದಪತೃಷ್ಣೆಯಂ | «0 [( + ಹಿಂ. ಬಾದಲಾ ಇ ಜರತಾರಿ; ಮರಾ. ಬಾದಲೀ ] 
ಕುಸಿದು ಮಾಣಿಸುವಯ್ದೂಮಣುವುತಂಗಳಂ . . , ತಾಳ್ಗಿ (ಅಂತಿ. ೬-೭). | |ಬಾದವಣ. ಬಾದಣ್ಮ. ಬಾದಳ (ನಾ). ೧. (ಮನೆಯಲ್ಲಿ ಗಾಳಿ. ಬೆಳಕು 
[ಸಂ.1 ಬರುವುದಕ್ಕಾಗಿ ಮಾಡಿರುವ) ಗವಾಕ್ಷಿ: “ಬಾದವಣಂ ವಾತಾಯನಂ 
ಬಾದರಸೂಕ್ಷ್ಮ (ನಾ)- [ಜೈನ] ” ಸ್ಥೂಲರೂಪವಾಗಿ ಕಂಡರೂ ಗವಾಕ್ಷಂ ಜಾಳಂ" (ಪಸ್ತುಕೋ- ಇ೭-೦೦)- ಪಿ. ತೂತು: ರಂಧ್ರ : 
ಯಾವ ಪುದ್ಧಲಗಳನಲ್ನ ಛೇದಿಸಲಿಕ್ಕೂ ಅವುಗಳಲ್ಲಿ ಛಿದ್ರವನ್ನು “ಬಾದವಣಂಬೋಗು' ಪರಾ. ಬಾದಣ, : ೧. ನೃಪತಿಯ ಪ್ರಾಸಾದದ 


ಮಾಡುವುದಕ್ಕೂ ಅನಗಳನ್ನು ಹಿಡಿಯುವುದಕ್ಕೂ ಬರುವುದಿಲ್ಲವೋ |46| ಶಿಖರದ ಮಧ್ಯಪ್ರದೇಶಮಂ ಬಾದಣ[ಶಾ80- ವ]ದಂತಿರೆ ` ಛದ್ರಂ 
ಅವು ಬಾದರಸೂಕ್ಷ್ಮಗಳು” (ಕೈನರ. ೩3). [ಸಂ.) ಮಾಡಿ (ಎಾ್ಮಾರಾ- ೦೪೬-೦೪); ಕುದುರೆ ಕೆಟ್ಟವರ ಬಾದಣಮಂ ನೋಡಿದ 


ಬಾದವಣಂಜೋಗು ೬೩೭೧ ಬಂದು, 
ರೆಂಬಂತೆ ನಾಣ್ಮುಡಿಯಂ ನನ್ನಿ ಮಾಡಿ (6ರರೀಮ್ಮ- ೧೨-೬೩) ; ಬಾದುುಮ್ಮಿ. ಬದಾಮಿ. ಬದಾಮು ನ ಒಂದು ಬಗೆಯ ವರ 
ಸೂಳೆಗೇರಿಯೋದರಿಯ ಬಾದಣದಿನೊಗೆವ. ಅಗುರುವಿನ ಕರ್ಬೊಗೆಯ ಮತ್ತ ಕರಿಣವಾದ ಕವಚವುಳ್ಳ. ಪ" ಪ್ಟಿಕವಾದ ಅದರ ಬೀಜ: 


ಸುರ್ಬಿನೊಳ್‌ ತಳ್ಳೊಯ್ದು (ಶುರ್ರಫು- 6.೪4 ರ). ವಿ. ಬಸ:ಅ ಬಾದಣಕೆ 
ಬಾಯ್ವಿಟ್ಟು ದುಜದುಜನೊಗುವ ಬಿಸಿನೆತ್ತರಂ ಕುಡಿದು (ಹತಕಾ. ೬-೦೬); 
ಜೋಡನೊಡೆಹಾಯ್ಡಂಬು ಧರಣಿಯೆೊಳಾಡಿದವು . 'ಗುಳ ಸರಿದ «€ರಿಗಳ 
ತೋಡಿ ನೆಟ್ಟವು ಬದ [ರಂಗಳ ಬಾದಣನ ಕೊಣಕದು ' (ಕುರ್ಕಾರೀ. ೮-೪೭) ; 
ಬೆಟ್ಟಕ್ಕೆ ಬಾದಣವ "ತೆಗೆದಂತೆ ಘಾಯವಿರೆ (ಶ್ರಠುಠ್ಳ. ೩-೭೪), ಬಾದಳ : 
೧. ಆ ಮನೆಗೆ ಒಂಬತ್ತುಬಾಗಿಲು ಈಡ ಪಿಂಗಳವೆಂಬ ಗಾಳಿಯ ಬಃದಳ 
(ಗೂಳಾ. ೧೫-೩) ; ಅನುನಯದೆ ಹಣಿಹಣಿಕಿ ನೋಡುತ್ತ ಬುದಳದಿ . . . 
ಕಳ್ಳರೆಸೆದ೦ ತಮದೊಳು (ಶಕುಪು. 0-೬-೦೨), ೨. ಬಲುಗಿಜಕ್ಕೆ ಬಾದಳ 
ದಲ್ಲಿ ಹಾದಿಯಂಂಟೆ (೧೧ಣ: ಕ, ೭೦-೭೭). [ ಸಂ. ವಾತ:ಯನ) 

ಬಾದವಣಂಬೋಗು (ಕ್ರಿ). ರಂಧ್ರವಾಗು ; ತೂತಾಗು ; ಪೂಗಣೆಯಿಂ 
ಬಾದವಣಂಬೋಗಿರೆ ಹೃದಯಂ .(ನರ೯ಪು. ೬-೦೩): 

[ಬಾದವಣ 3- ಪೋಗ್ಕು (ಆ ಪೋ) 

ಬಾದಶಹ "ಪಾತಶಹ' ನೋ. 

ಬಾದಶಾಹ "ಪಾತಶಹ' ನೋ. 

ಬಾದಷಹ "ಪಾತಶಹ' ನೋ. 

ಬಾದಪಹಜಾದೆ (ನಾ). (ಮುಸಲ್ಮಾನ) ದೊರೆಯ ಮಗಳು ; ರಾಜ 
ಕುಮಾರಿ : ಬಾದಷಹಜಾದೆಯರು ಮದುವೆಯ ಕಟ್ಟಿಗೆ ಸಿಕ್ಕಿ ಸಂಕಟಪಡ 
ಬೇಕಾಗಿಲ್ಲ (೧೦ರ. ೨೪೬). [-ಪಾರ. ಹಿಂ. ಬಾದಶಾಯ್‌ದಾದೀ] 

ಬೂದಷಹಿ "ಪಾತಷಾಹಿ' ನೋ. 

ಬಾದಳ " ಬಾದವಣ ' ನೋ, 

ಬಾದಳಗಂಡಿ. (ನಾ). ಗವಾಕ್ಷಿಯ ಕಂಡಿ.-ರಂಧ್ರ : ಬಾದಳಗಂಡಿಯೊಳಗೆ 
ಕಂಡನಸ್ತಾದ್ರಿಗಾದಿತ್ಕಬಿಂಬ ಸಾರ್ದುದನು (665. ೦೦-೧೨೪). 

[ಬಾದಳ (“ಬಾದಎಣ) -- ಕಂಡ್ಮಿ] 

ಬಾದಳಗೊಯಿ (ಕ್ರಿ). ತೂತಾಗುವಂತೆ ಕತ್ತರಿಸು ; ರಂಧ್ರವಾಗುವಂತೆ 
ಕೊಯ್ಮು ; ಸುರಗಿಯಂ ಕಿತ್ತು ಹಜುಗೋಲ ತೊಗಲಂ ಹಟೀಯಲಿಜ್‌ದು 
ಬಾದಳಗೊಯಿದುಯೆಲವೊ ನಿನ್ನಯ ಹರಿಯ ಚರಣದೊಳಗುದಿಸಿದುದು 
ದಿಟವಾದೊಡಿವರೆಲ್ಲರಂ ರಕ್ಷಿಸೆಂದೆನುತಿರೆ (ಗುರುತೂ. ೦೩-೧೨). 

[ಬಾದಳ (--ಬಾದವಣ) + ಕೊಯಿ (-ಆ ಕೊಯ್‌)] 

ಬಾದಳಿಸು " ಬಾದಣಿಸು ' ನೋ. 

ಬಾದಾವಿ,, ಬಾದಾವಿ (ನಾ). (ಚಾಲುಕ್ಕರ ರಾಜಧಾನಿಯಾಗಿದ್ದ) 
ಒಂದು ಊರಿನ ಹೆಸರು : “ ಬಾದಾಮಿ-ವಾತಾಪಿ ಇ ಒಂದು ಪಟ್ಟಣ `' 
(ತದ್ಕಳೋ. ೩೦) ; ತೊಜ್‌ಗಲ್ಲು ಬಾದಾಮಿ ಮುದಿಗಲ್ಲೂ ಕೊಪಣದ ತೆಅಹಿನ 
ರಾಜ್ಯವೆಲ್ಲವನು ಇದು ಕೆಡಿಸುತ (ಕುಂ೫ಂ- ೦೯-೪6) ; ಶ್ರೀತಾಮರಗೆರೇ 
ರಾಜ್ಯೇ ಗ್ರಾಮಂ ಬಚ್ಚನಹಾಳುಕಂ ಗ್ರಾಮಂ ತಥೈವ ಬಾದಾಮಿದೇಶೇ 
ಖ್ಕಾಡಾಭಿದಂ ಪರಂ (ಎಳ್ಳ. 111 (8). ನಂತನ- ೦೦೨-೨೦; 1576); ಕರ್ನಾಟಕದ 
ಶಾಸನಗಳಲ್ಲಿ ಕಂಡುಬರುವ ಸುಪ್ರಸಿದ್ಧ ಅತ್ಯಂತ ಪ್ರಾಚೀನ ಕೋಟೆ 
ಯೆಂದರೆ ಬಾದಾಮಿಯ ಕೋಟೆ (6೫9. ೨೮6೬). ಬಾದಾವಿ; ಬಾದಾವಿಯ 
ಸಿದ್ಧುಯದೊಳಗೆ ಹತು(ತ್ತು) ಗದ್ಯಾಣ ಪೊನ್ನು ಬಿಟ್ಟರು (೩6: 
೪1. 0೪೦-3೨3; 1139). ಓ ಕ್ರಿ. ಶ. ಎರಡನೆಯ ಶತಮಾನದ 
ಟಾಲೆಮಿಯು ಬಾದಾಮಿಯನ್ನು « ಬದಿಯ ಮೈೈಐ' (॥861% 
18೬101) ಎಂಬ ಹೆಸರಿನಿಂದ ಸೂಚಿಸಿರುವುದರಿಂದ . ಆರನೆಯ ಶತ 
ಮಾನದ ಜಯಸಿಂಹನಿಗಿಂತ ಹಿಂದೆಯೇ ಇದು ಪ್ರಮುಖಸ್ಕಳ 
ವಾಗಿದ್ದಿತೆಂದು ಎಇ. ೫೭೭೪11. ೨ನೆಯ ಶಾಸನದ ವಿವರಣೆಯಿಂದ 
ತಿಳಿದುಬರುತ್ತದೆ. (« ತಮಿ. ವಾತಾಪಿ. ವಾತಾವಿ] 


“40 


ಕತ್ತರಿಸಿದ ಕಬ್ಬು ಬಾದಾಮಿ ಬುಗುರಿಯ ಅತ್ತಿ ಪನ್ನೇರಳೆ ನೆನೆಗಡಲೆಯು 

೪೯-೨): ಮುುದಿಕುರುಡಿ ಹೊಂಗೆಯ ನು “ಬಾದಾಮಿ, ಕೋ” 

ಪದ:ಳಬಂ ಮೊಮ್ಮುಂಗೆ ಕೊಡಲು ಸಿಹಿಯಹ:ದೆ? (ನುಂಕುಳ. 
5೬೩೩). ಬದಾಮಿ : ಬದಾಮಿಯ ಅಗಿಗಳನ್ನು ಒಂದು ವರ್ಷಪರಿಯಂತರ 
ಚನಸ್ನಿಗಿ ಬೆಳಿಸಿ: ಬೇರೆ ಒಂದು ಕಡೆಗೆ ತಗ್ಗುಗಳನ್ನು ತಯಾರುಮಾಡಿ 
ಅಗಿಗಳನ್ನು ಕಿತ್ತಿ ಹೆಚ್ಚಬೇಕು (ಕ್ಮಟರ್ರ. ಬದಾಮು:; ಈ 
ಹಡಗಗಳಲ್ಲಿ ಅರಬಸ್ತಾನದಿಂದ ಉತ್ತತ್ತಿ, ಖಜೂರ, ಡಾಳಿಂಬ, ಬದಾಮು 

3 ಏಸ್ತೆ ಮುಂತಾದ ಸರಕುಗಳು ಬರುತ್ತವೆ (ಕಠಾಗೆ- 
ಹುಣಚಿ ಬದಾಮಂ೨ ಮುಂತಾದ ಘಲವೃಕ್ಷಗಳು (ಪಂಂಯು- ೬-೨೭೭). 
(- ಪಾರ, ಬಾದಾಮ್‌; ಹಿಂ, ಬದಾವಂೂ, ಬಾದಾವಮು*; ಮರಾ, 

ಬದಾಮ್‌, ಬಾದಾಮ್‌. ಬಾದಾಮಾ. / ತಮಿ. ವಾತುಮೈ:;: ಮಲ, 
ಬಾದಾಮ್‌; ತುಳು. ಬಾದಾಮ್‌, ಬದಾಮು, ತೆಲು. ಬಾದಮುಂ, 
ಬಾದಾಮೂು, ಬಾದಾಮಮು)] 

ಬಾದಾವಿಮಾವು (ನಾ). (ಬಾದಾವಿಯ ಆಕಾರದ) ಒಂದು ಬಗೆಯ 
ಉತ್ತಮಜಾತಿಯ ಮಾವು: ಬಾದಾಮಿಮಾವು ಇತರ ಮಾವಿನ 
ಹಣ್ಣುಗಳಿಗಿಂತ ಸಿಹಿಯಾಗಿರುತ್ತದೆ (69). [ಬಂದಾಮ್ಮಿ 4 ಮಾವು] 

ಬಾದಾಮಿಹಲ್ವ (ನಾ). ಬಾದಾಮಿಬೀಜದಿಂದ ತಯಾರಿಸುವ ಒಂದು 
ಬಗೆಯ ಸಿಹಿತಿಂಡಿ: ದಂರೋಟ, ಬಾದಾಮಿಹಲ್ವ ... . ಗರಮಾ 
ಗರಂ ಬಾದೂಷಾ . ಬನು ಕೊಡಲಿ ಸಾರ್‌ 
ಬಾದಾಮಿಹಲ್ವ., ಕೋಸುಂಬರಿ (ಕೂಕಸಂ. ೦೭)- 

[ ಬಾದುಮ್ಕಿ 3. ಹಲ್ವ (ಆ ಹಲ್ವಾ) ) 

ಬಾದಾಮಿಹಾಲು (ನು). ಬಾದಾಮಿಯ ಪುಡಿಯನ್ನು ಮಿಶ ಮಾಡಿ 
ಕಾಯಿಸಿದ ಹಾಲು : ಮೇಜೊಂದರ ಮೇಲಿದ್ದ ಬಾದಾಮಿಹಾಲು ಅಲ್ಲೇ 
ಆರಿ ತಣ್ಣಗಾಗಿತ್ತು (ಕೀಉಗೊಂ. ೪೩); ಗೋವಿಂದಪ್ಪನ ಬಾದ:ಮಿಹಾಲೂ 
ಬಿಟ್ಟರೆ ಹೊಟ್ಟೆಗೆ ಮತ್ತೇನೂ ಬಿದ್ದಿರಲಿಲ್ಲ (ಮಹಾಲ- ೩೦) - 

[ ಬಾದಾಮ್ಕಿ * ಹಾಲ್ಕು (ಆಪಾರ) ] 

ಬಾದಾವಿ " ಬಾದಾಮ್ಮಿ' ನೋ. 

ಬಾದಿ (ನಾ). ಭಾರ; ಹೊರೆ: ಬದುಕು ಬಾದಿ ಇದು ಅನಾದಿ ಹಿಡಿದ 
ಹಾದಿ ಲೇಸೋ (ಕ್ರೀಂಕರ್ನ. ೪-೨0); ಹೆಣ ಹೊರುವವನಿಗೆ ರೋಮ 
ಬಾದಿಯೇ ? (ಗಾರ). [+ ತುಳು. ಬಾದಿ ಎ ಭಾರವಾದ] 


(ಏದಿಕೇ. 
ಯೆನುತ 


೧60) * 


೩೦೭) ; 


(ಪುಹಾಂ. ೪೬); ಅವಲಕ್ಕಿ. 


ಬಾದಿಪೊಡ್ಡಿ (ನಾ). ಒಬ್ಬಾಕೆಯ ಹೆನಿರು: ಗೋಯಿನ್ಮಪೊಡ್ಡಿಯ 
ಮಗಳು ಬಾದಿ(?೪)ಪೊಡ್ಡಿಯೆವೊಳ್‌ - ಅಶ್ವರಥ[0€]ಗೊಟ್ಟೊಳ್‌ 


(ಎ೮. XL. ೧೨೩-೪| ಸು. 778)- [ ಬಾದ್ಕಿ * ಪೊಡ್ಡಿ ) 

ಬಾದಿಶರ್ಮ (ನಾ). ಒಬ್ಬಾತನ ಹೆಸರು: ಪುನ ಬಾದಿಶರ್ಮ್ಮನಾ ಎಕ್ಕೆಂಶಃ 
(46. Vil. ೦60೮-4೬ ; 668). (ಬಾದಿ, * ಶರ್ಮ) 

ಬೂದು. ವಾದು (ನಾ). ೧. ಮಾತು ; ನುಡಿ: ಬಾದೇನಾ ಮದೀಯ 
ಕರ್ಮಫಳೋದಿತಸಂತಾಪರೂಪಪಾಪಕಳಾಪಚ್ಛೇದನಕರಮಾಯ್ತು ಭವ 
ತ್ಪಾದಪುಕ್ಷಾಳನೋದಕಂ ಮುನಿನಾಥ? (ಶಂಶಕಾ- ೬-೦೩) ;: ಆದರಿಸಿ ಭವ್ಯ 
ಜನಮಂ ಸೋದರರಿವರೆಂದು ತಮ್ಮ ಸುಕೃತದ ಫಲದೊ:ಪಾದಿಯನೀವ 
ರ್ಜೈನರು ಬಾದಿನೊಳೇನನ್ಯಸಮಯದವರಿತ್ತವರೆ (ಸಮ. ೪೬) ; ಓದಿ 
ನೊಳಂ ರೂಪಿನೊಳಂ ಬಾದೇಂ ನಮ್ಮೂರೊಳಿರ್ದ ಮುನಿಗಳವೋಲೀ 
ಮೇದಿನಿಯೊಳೆೊಳರೆ (ರರ್ಕಾನ್ಕು: 9-006), ವಿ. ಚರ್ಚೆ; ತರ್ಕ; ವಾದ: 
ಬಾದಿನೊಳವೋದಿನೊಳಂ ವಿಬುಧಾಳಿಯಂ ತೊದಲ್ಮಾಡುವ ಕೀರವೀ ಪೊಸ 
ವಡಂಗಿಲೆಯೊಪ್ಪುವ ನಂದನಂಗಳೊಳು , . , ರಂಜಿಕುಂ (4%39. 88-1, 


ಬಾದ್ಮು 


೧94 ೨9 ; ಸು. 1067); ರ್ಶೇದೊಳ್‌ ಬಾದುಂ ಬರ್ಕುಡಿಗುಟ್ಟಿ ಪೊಟ್ಟು 


ವಡೆದೆಂ (ಕುಳುಮಾ. 4-೪4) : ಆದಿಯಾಗಿರ್ಪದಾರ್ಹತಸಮಯಕ್ಕೆ ಮೂಲ 


೬೩೭೨ 


ಬಾದುಬೆ 


ಬ 


ಕೊಳ್ಳು, : ಅದು ನೀಳ್ಳುವರಿದಡ್ಮಂಬಾಯ್ಚುಳ್ಳೆಗೊಂಬುಗಳೊಳ್‌ 
+ ಆ ಒಂ ಈ 
ಬಾದುಗೈದಂ ಬಳಿದು ಮುಗಿಲಂ ಮುಟ್ಟಿ ಮಗುಳ್ವಂತೆ ನಸ:ಬಾಗಿ ನಿಂದ 


ಸಂಘಂ ಕೊಣ್ಣುಕುನ್ಹು ನ್ವಯಂ ಬಾದುವೇಡದಂ ಬಳೆಯಿಪುದಲ್ಲಿಯ ದೇಸಿಗ ಕೀಟಿಕ್ಕೊಂಬುಗಳೊಳಂ ಸೊಗಯಿಸಿದದು (ರೀಲಾವ. 6.90 ಮ). 
ಗಣದ ಪುಸ್ತಕಗಚ್ಛೆದ. . . ಗಂಗತಸೂಪತಿ (ಎಕ.11. ಓ೩-೩೦: 1111). ವಾದುಗೆಯ್‌ : ೧. ಸ್ಕಂದಕುಮಾರಚುಷಿಯೊಡನೆ ವಾದುಗೆಯ್ದ 
“ಬಾದುಗುಟ್ಟು'. " ಬಾದುಗೆಯ್‌ ' ಪರಾ. ೩. ಭಾಷೆ ; ಶಪಥ : | 8 ಸೋಲ್ಕೊಡೆ (ವಠ್ಮಾರಾ- ೧೬೬-೦೨) । ಶೂನ್ಮವಂದಿಗಳ . , . ಮಶಿಸಾಗರ 


ಬಾದುಂಟೆ)ದು ಹತ್ತನೆಯ ತಲೆಯುನುಂ ನೇರ್ದಾಗಳ್‌" (ಕರು. 300 
ಶ್ರಯೋ). ೪. ಜೊತೆ : ಜೋಡಿ: ತಿಜ'ಕಲ್ಲಾಡುವ ಬೊಟ್ಟುವೋರಿಸುವ 
ಸೆಂಡಂ ಪೊಯ್ಯ್ವ ಬಾದಿಂಗೆ ಕೈನಿಆ್‌ದೆರ್ದಾಡುವ . ... ನಾನಾಕ್ರಿ:ಡೆಯಿಂದಿ 
ರ್ವರುಂ ತಅಾಸುದು (ಸುಕುಮ. ೨-೬), “ಬಾದುಗೈ' ಪರಾ. ವಾದು : 


ಮಖನಿಪತಿಯೊಳು ವಾದುಗೆಯ್ದು (ತಾಫುಂಫು- ೨೨)- 
ಬಾದುಗೈ `ಬಾದುಗೆಯ್‌' ನೋ. 
ಬಾದುಬೆ "ಬಾದುಬ್ಬೆ' ನೋ. 
ಬಾದುಚ್ಚಿ. ಬದುಬೆ. ಬಾದಮಿ. ಬಾದುಂಬೆ. ಬಾದುಬೆ, ಬಾದಂಮೆ, 


ಬಂದು + ಕೆರ) 


95-೩೨). ಬಾದುಗೈ: ೨. 


ಜೊತೆಗೂಡು ; ಸೇರು: ಹೆಣೆದು 


೨. ಇಲ್ಲಿ ಪ್ರಸಾದಮಂ ಕುಡದಿರ್ದ ಬಳಿವಿಡಿದು ಅಲ್ಲಿ ಪ್ರಸಾದಮಂ 39) ಬಾದುವೆ, ಬಾಳುಬೆ (ನಾ). ೧. ಒಂದು ಕ್ಷುದ್ರದೇವತೆಯ 
ವಾದಿನಿಂದಂ ಪಡೆದು . . . ಎನ್ನ ಪ್ರಸಾದಸಾಮರ್ಥ್ಯಮಂ ತೋಮುತಂ ಹೆಸರು : ಅದರ ಅತಿ ಪ್ರಾಚೀನರೂಪ ಕ್ರಿ. ಶ. ೮೭೨ರ ಶಾಸನದಲ್ಲಿರುವ 
ಮನ್ನಣೆಯೊಳಿಸ್ಲಿಗೈತಪ್ಪುದು. (966. 0-69). “ವಾದುಗುಟ್ಟು' ಪರಾ. ಬಾದುಬ್ಬೆ ಎಂಬಂದು. ಕಾಲಕ್ರಮದಲ್ಲಿ ಇದರ ಬೆಳವಣಿಗೆ ಬಾದುಬ್ಬೆ 2” 
೫. ಮೂದಲಿಕೆ : ನಿಂದೆ: ಸೇದುವೆರಳಿನ ತಿರುವಿನಂಬಿನ ವಂದಿನೆಸುಗೆಯ ಬಾದಂಂಬೆ ೨, ಬಾದುಬೆ, ಬಾದುವೆ ಎ. ಬಾದಮಿ ಎ೦ಂದಿರುವಂತೆ ತೋರು 
ಬಿರುದರಗ್ಗದ ಕೈದುಕಾಅಶು ಕೆಣಕಿದಮರರ ಹೊಟ್ಟ ತೂಜಾ್‌ದರು ತ್ತದೆ. ಸಾಹಿತ್ಯದಲ್ಲಿ ಈ ಪದ ಹೆಚ್ಚಿಗಿ ಬಳಕೆಯಾಗಿಲ್ಲ (ಕದಿ. He 
(ಕಪಾಳ. ೭-೨೪), (ಸಂ. ವಾದ, / ತಮಿ. ವಾಶು ; ತೆಲು. ವುದು] |1| ೨. ವೈಶಾಖಮಾಸದ ಅಮಾವಾಸೈಯಂದೂ ಆಚರಿಸುವ ಒಂದು 
ಬಾದು, (ನಾ). ೧. (ಉಕ) ವ್ಯರ್ಥವಾದುದು ; ನಿಷ್ಟಯೋಜಕ ಹಬ್ಬ.-ಉತ್ಸವ : ಅಂತಹ ಹಬ್ಬಗಳಲ್ಲಿ ಮುಖ್ಯವಾಗಿ ಮೂರು ಹಬ್ಬ 
ವಾದುದು : ಈ ಹೆಣ್ಣಮಕ ಕ ಬುದ್ಧಿ ಅಂದರ ವ್ಯವಹಾರಕ್ಕೆ ಬಾದು ಗಳನ್ನು ಶಾಸನಗಳು ಹೆಸರಿಸಿವೆ. _ಬಾದುಬ್ಬೆ, ದೀಪಾವಳಿ. ಕಾರ ಹುಣ್ಣಿವೆ. 
(ಕರೂರು. 8೭). ೨. (ಸಂಖ್ಯೆ. ಪಟ್ಟಿ ಮುಂತಾದುವುಗಳಿಂದ) ಈ ಮೂರು ಹಬ್ಬಗಳು ಇಂದಿಗೂ ಉಳಿದುಕೊಂಡಿವೆ (೪69. ೦೯೩) - 
ಕಳೆದುದು ;: ವಜಾಮಾಡಿದುದು : (8). ಬದುಬೆ : ೨. ಬದುಬೆಯ ಅಮಾವಾಸೆಯಂದು ಸ್ವಸ್ತಿಶ್ರೀಮತು ದಣ್ಣ 
ಬಾದಮಾಲು - ವಿಕ್ರಯವಾಗದೆ ಉಳಿದ ಸರಕು ; ನಿಷ್ಟೆಯೋಜಕ 20 ನಾಯಕಂ . . . ವಿನಾಯಕರ್ಗ್ಗೆ ಬಿಟ್ಟ ಕರಿಯ "ಕೆಯಿ (೫ೌಇಇ. ೪11, 
ವಾದ ಮಾಲು : ಅಂಗಡಿಯಲ್ಲಿ ಉಳಿದ ಬಾದಮಾಲಿನ ಪ್ರಮಾಣ ೩:೫ ೦: 1000). ಬಾದಮಿ. ಬಾದುಂಬೆ : ೧. ಸಾಯಿರಖಂಡುಗಮಂ 
ದಿಂದ. ಆ ಅಂಗಡಿಗೆಂದು ಸರುಕಗಳನ್ನು ಕೊಳು ೃವವನ ದಡ್ಡತನ ಬೆಳದಾವೊಕ್ಕಲ ಮಗನದೊಂದು ₹ಂಬಮನೊಯಿದಿಟ್ಟಾ ವೂರಿನ ಬಾದುಂಬೆಗೆ 
ಜಾಣತನಗಳನ್ನು ತಿಳಿದುಕೊಳ್ಳಬಹುದು (ತಕ್ಕಡಿ. ೦೯). ಬಾದಾಗು- ಸಾಯಿರಮಂ ಬೆಳದನೆ೨ದು ನುಡಿವರ್ಮೂಡಢರ್‌ (ಸಮಪ. ೯-೪೨); ಪೇಅ್‌ಯಂ 
೧. ವ್ಯರ್ಥವಾಗು ; ನಿರರ್ಥಕವಾಗು : ಒಂದು ವರ್ಷಂತೂ ಬಾದಾತು. ಗೋಕುಳಮಂ ಗಿರಿಪ್ರಕರಮಂ ಬಾದುಂಬೆಯಂ ಕಾಂತಿಯಂ ... 
ಇನ್ನು ಮುಂದಿನ ವರುಷರ . . , ಪರೀಕ್ಷಾಕ ಕೂಡಪ (ಅನ್ನ. ೪೬). | 95 ದೈವಂಗಳಿಂದಿಂತು ಕೂರ್ತೆಆಗುತ್ತಿರ್ಪವರೆಂತು ಮುಕ್ತಿವಡೆವರ್‌ (ಕಂತೆ. 1, 
೨. ಊನವಾಗು ; ವಿಕಲವಾಗು.: ನಡುವಿನ ಸ್ಥಿತಿಯಲ್ಲಿ ಶಳವು ೦೩೪ ತ್ರೈರೋಕ್ಕಶೂರಾಮತಿಸ್ತೋತ್ತ): ಬಾದುಂಬೆ ದೇಶ್ಯವೋ ಅನ್ಯದೇಶ್ಯಮೋ 
ಹೆಚ್ಚಾಗಿ ಒಮ್ಮೊಮ್ಮೆ ರೋಗಿಯ ಯಾವುದಾದರೊೋದೂ ಅವಯವವೇ ಎಂಬುದನ್ನು ನಿರ್ಣಯಿಸುವುದಕ್ಕೂ. ಅದು ಯಾವ ದೇವತೆಯೆಂಬುದಕ್ಕೂ 
ಬಾದಾಗುತ್ತದೆ (ಗೃಜವೈ. ೪೬). ೩. ಶೂನ್ಯವಾಗು : ತೆರವಾಗು : ಇದುವರೆಗೆ ದೊರೆತಿರುವ ಸಾಕ್ಷ್ಯಗಳು ಸಾಲವು (ಕ್ಲ. ೩೩). ೨. ದೀಪಾವಳಿ 
ಖೋಲಿಗಳೆಲ್ಲಾ ಬರಬರತಾ ಬಹಳ ಬಾವಾಗಲಿಕೆ ಹತ್ಕಾವರೆಪೂ ಬಾದುಂಬೆ ಕಾರ ಪುಣ್ಣಮೆಯೆಂಬೀ ಮಹಾಪರ್ವ್ಯಗಳೊಳ್‌ (ಬೊಂಕಕಾ. 
(ಕಾಯಾ. ಇಂ). [*- ಅರ. ಬಅದ್‌ ; ಹಿಂ. ಬಂದಿ, ಮರಾ. ಬಾದ್‌] 39 ೦೪೩೪, ಹಾನೇಂ. ೬೦-೪೭ ; 7). ೩. ಬಾದುಂಬೆಯೆಂಬ ದೇವತೆಯ 
ಬಾದುಂಜಿ "ಬಾದುಬ್ಬೆ' ನೋ. ವಿಗ್ರಹವಿರುವ ಒಂದು ಸ್ಮಳದ ಹೆಸರು (?) : ಬಳ್ಳಿಗೊಳನೆ ಮೇರೆ 
ಬಾದುಗುಟ್ಟು, ವಾದುಗುಟ್ಟು (ಕ್ರ): ವಾದ ಮಾಡು ; ತರ್ಕವರಾಡು:; ಯಲಿಂ ಪಡುವಲು ಬಾದುಂಬೆಯನಿಂ ಬಡಗಲು ಪೂದೋಂಟ ಕಂವು 
ಚರ್ಚಿಸು : ಪರಮನ ಪೋಲ್ವೆಗೆ ಬರ್ಪಂತಿರೆ ತನ್ನೊಳ್‌ ಬಾದುಗುಟ್ಟಿ ನಾಲ್ವತ್ತುಮನಾ ದೇವರ ಪೂಜೆ ಪುನಸ್ಕಾರಕ್ಕಂ . . . ಜೀರ್ಣ್ಕ್ನೋದ್ಭಾರಕ್ಕ 
ಸಂರಡಿಂಭಂ್‌ ಬಿತ್ತರಿಸಿದ ವಎಕ್ರಿಯೆಯೊಳ್ಳೆಂತಿರೆ ಸಹಜಾತಿಶಯದಿಂದೆ ವೆೇದು ಕೊಟ್ಟರು (ಎಕ. ೪11, ಶಕಾಂ. ೧೨೫-೪೦; 1019) ; ಅಲ್ಲಿಯ 
ಸೊಬಗಂ ಸೋಲ್ವರ್‌ (ಅನಂತ. ೬-೧೦). ವಾದುಗುಟ್ಟು : ವುದುಗುಟ್ಟ [55]  ಬಾದುಂಬೆಯನಿಂ ಬಡಗಣ ಗದ್ದೆಕಟ್ಟು (ಎಇ ೪. ೨೬೩-೪೩; 1179). 
ನಶೇಷಶಾಸ್ತ್ರವನಾದರಿಸನು . . . ವೈಯಾಕರಣನವನು (೩೪೫ಗೆ- ೩-೪-೩೦); ಬಾದುಬೆ : ೧. ವಟವಾರವೆ ಬಾದುಚಿ ಶತ್ರಸಾಲೆವಂ ದೇವವಿನಿ 
ವಾದುಗುಟ್ಟದೆ ಕೊಡು ಮಗನೆ (ಸಾಗ. ೯-೨-9೨). [ಬದು -- ಕುಟ್ಟು) ರ್ವ್ಮತಂಗಳೆನೆ ಮಾಡಿಸಿ(ದೀ]ಶ್ವ ರನೇಂ ಕೃತಾರ್ಶ್ವನೋ (ಕಾ. ೪. 
ಬಾದುಗೆಯ್‌, ಬಾದುಗೈ . ವಾದುಗೆಯ್‌ (ಕ್ರಿ). ೧. * ಬಾದುಗುಟ್ಟು: ೨30.೩೪; 1080) ; ಪಡುವ ಚಂದಣಗೇರಿಯೆಕ್ಕಸಂದಿಯಿಂ ಬಡಗದಾರಿಯಿಂ 
ಇರ್ವರುಮೊಂದುದಿವಸಮಜಿತಂಜಯನೊಡನೆ ಪೋಗಿ ತತ್ಪುರೋಪ ಮೂಡಣ ಮನೆಯ ನಿವೇಶಣಮಂ ಬಾದುಬೆಯ ದೇಗುಲದಿಂ 
ವನದೊಳಿರ್ದ ಮತಿಸಾಗರಮುನಿಪತಿಯೂಳ*" ಬಾದುಗೆಯ್ದ್ಹು (6ಂಪ್ರು. | 40 x XxX (aa. ೫1೪. 0೨೯-೪೯; 1176) ;: ಬನದಬ್ಬೆ ಬಳರಿ 
೩-೩೩ ನ) ; ಬಿಡೆ ಬಾದುಗೆಯ್ದೊಡರಿಸುವ ತಮ್ಮ ಕಡುಪಿಂದೆ . . - ಹಾಸ; ಬಾದಂಬೇ ಕಿನಿಸಂಬರಿ [ನಾಕಾಂ. ಬಾದುಮೆ ಕಿನಿಸಂಬಲಿ. ಬಾದುಂಬೆ 
ಬೀಭತ್ಸಾದಿ ನಾನಾರಸಂಗಳಿಂದೊಂದಿದ ಜರದ್ದ ,ವಿಳಧಾರ್ಮಿಕಜನಂಗಳಿಂ ಕಿನಿಸಂಬಲಿ] ಜಲದ ಜಕ್ಕಿ ಜಾತ್ರೆಯ ದೈವಂ ಮನೆದೈವಮೆಂಬಿವೆಲ್ಲಂ 
(ಕಾದ. ೨೬೦); ಎಕ್ಕೆಯ ಬೇರ್‌ . . . ಅರೆದು ಲೇಪಿಸೆ ವೃಶ್ಚಿಕಮೂಜಿ ಜಿನಭಕ್ತಂಗೆಡದ ಕಾಲ ಕಪ್ಪಿಂ ₹ಷ್ಟ೦ (ಶಸಾರ. ೪೬೪). ೨. ಬಲಂ 
ದೊಂದು ತಾಣಕ್ಕೆ ಬಬ್‌ಕ್ಕಮಂಗ್ರಮೆನಿಸಿರ್ಪ ವಿಷಂ ಕಿಡುಗುಂ ಜನಂಗ ಗೊಣ್ಣು ಸವುನ್ತು ಪೋದನೆಸವೀ ಗ್ರಮಾಧಿಪಂ ಸಂದ ಬಾದುಬೆ ದೀಪಾವಳಿ 
ಳಿಕ್ಕೆಕ್ಕೆಗೆ ಬಾದುಗೆಯ್ದೂ ಕಿದುವಂತಿರೆ ಲೋಕದ ವಕ್ಷಪೂತದಿಂ (ಏನದ. | 45 ಕಾರ ಪುಣ್ನಮೆಯೆನಿಪ್ಪೀ ಮೂಜುಪರ್ವ್ವಂಗಳೊಳ್‌ (Wau. XI 


೩೨-೬೬; 1007); ಬಾದುಬೆ ಕಾರ ಪುಣ್ನಮಿ ದಿಃಪಾಳಿಗೆ ಮೂಲುಪರ್ವ್‌ 


ಬಾದುಬ್ಬೆ ೬೩೭೩ 


ದೊಳಂ ಪ್ರತ್ಯೇಕವೊನ್ಹು ಗದ್ಮಾಣ (ಎಇ. ೩೩. ೬-೩8: 1012)- ಬಾದುಮೆ: 
೧. ಹರಮುಲ್ಲಿಕಾರ್ಜುನಂಗಷ್ಟಪೂಜೆಯ ಕೊಟ್ಟು ಪರಿಸೂತ್ರದೊಳಗಿರ್ದ 
ಬಾದುಮೆ[ಕಾತಾಂ. ದುಮಿ, ದುವೆ. ಧುಮೆ]ಯ ಕಟ್ಟೆ . . . ಕೈಲುಸಕ್ಕೆ 
ಹೊ.ಗಿ. (ಸಿಕ್ಕರ. 6-40) : ಸೊನ್ನಲಿಗೆಯ ಮಲ್ಲಿಕುರ್ಜುನದೆ:ವಸ್ಥಾನದ 
ಒಳವಲಯದಲ್ಲಿ (" ಪರಿಸೂತ್ರ”) ಬಾದುಮೆದೇವತೆ ಇದ್ದಳೆಂಬುದು ಇದ 
ರಿಂದ ತಿಳಿಯಬರುತ್ತದೆ (ಸಂಕೋತ. 048). ಬಾದುವೆ: ೧. ಕ್ರಿ.ಶ. 
೧೨೦೩ರ ಶಾಸನದಲ್ಲಿ  ಬಾದುವೆಯ ನಾಯಕ ' ಎಂಬ ವ್ಯಕ್ತಿಯ ಹೆಸರಿದೆ 
* ೬ ಇಲ್ಲಿ ಬಾದುವೆದೇವತೆಯ ಹೆಸರನ್ನು ಕಾಣಬಹುದು (ಸಂಕೋಶ. ೦೩೬)- 
೪, ಬಾದುಬ್ಬೆಯೆೊಂಬ ದೇವತೆಯ ದೇವಸ್ಥಾನ : x ೫ ೫ ಕುಡಿನುದೆ 
ಆ್‌ಯ್ಮಂ ಅಯ್ದು ಬ್ರಹ್ಮಪುರಿಯ ಬಾ[ದು]ವೆಯ ಕಾಹಳಿಗಳ ಕೈಯಲು 
x x xಮಂ ಪಾದಪ್ರಕ್ಷಾಲನಂ ಮಾಡಿ ಧಾರಾಪೂರ್ವ್ಯಕವಾಗಿ ಬಿಟ್ಟರು 
(3 9ಇ- 7%. ೩೨-೩೭; 1166). ಬಾಳುಬೆ: ೧. ಪಶ್ಚಿಮದೊಳ್ಳು ಷ್ಕರಿಣಿ 
ವಾಯವ್ಯದೊಳ್ಳೋನೇಶ್ವರದೇವರ ತೋಂಟಂ ಉತ್ತರದೊಳ್‌ ಬಾಳುಬೆ 
ಯೇರಿ (ಎಳ. vn, 1042) : ಸಾಗರತಾಲ್ಲೂಕಿನ 
ಶಾಸನವೊಂದರಲ್ಲಿ 'ಬಾಳುಬೆಯೇರಿ' ಎಂದಿದೆ. ಈ 'ಬಾಳುಬೆ' ಎಂಬುದು 
ಬಹುಶಃ 'ಬಾದುಬೆ' ಎಂದಿರಬೇಕು (ಸಂಕೋತ. ೦೩೨). 
ಬಾದಮಿಅಮವಾಸೆ ಎ ಬಾದುಬ್ಬೆಯ ಉತ್ಸವ ನಡೆಯುವ 
ವೈಶಾಖಮಾಸದ ಅಮಾವಾಸ್ಯೆ : ವೈಶಾಖಮಾಸದ ಅಮಾವಾಸ್ಕೆಗೆ 
“ಬಾದಮಿ ಅಮವಾಸೆ 'ಯೆಂದು. ಉತ್ತರಕರ್ಣಾಟಕದ ರೂಢಿಯ ಹೆಸರು 
(ಕನ್ಮಿನಿ. ೪೪); ಬಾದಮಿಅಮವಾಸೆಯಲ್ಲಿ ಬಾದಾಮಿಯಲ್ಲಿ ಬನಶಂಕರಿಪೂಜೆ 
ನಡೆಯುತ್ತದೆ (ತನ್ಮಿನಿ. ೩೦). ಬಾದಮಾನೈವೇದ್ಯ - ವೈಶಾಖದ ಅಮಾ 
ವಾಸ್ಕೆಯಂದು ಆಚರಿಸುವ ಬಾದುಬ್ಬೆಯ ಹಬ್ಬದಲ್ಲಿ ಮಾಡುವ 
ಎಡೆ: ನದಿಯಿಂದಲಾಗಲಿ ಹೊಲದಿಂದಲಾಗಲಿ ಐದು ಚಿಕ್ಕ ಕಲ್ಲುಗಳನ್ನು 
ಆಯ್ದು ತಂದು ... ಮನೆಯ ಯಜಮನಾನ ಅವುಗಳನ್ನು ಪೂಜಿಸಿ ಹೂರಣದ 
ಹೋಳಿಗೆಯ ವೈವೇದ್ಧ ಮಾಡುವನು - ಪ್ರತ್ಯೇಕವಾದ ಎಡೆಯಲ್ಲಿ 
ಬಡಿಸುವ ಈ ನೈವೇದ್ಯವನ್ನು 'ಬಾದಮಿಸಾನೈವೇದ್ಮ' ಎಂದು ಹೇಳುವರು 
(ಕಂಕೋತ. ೦೩೮). ಬಾದುಂಬೆಯ ಕಟ್ಟಿಎ ಬಾದುಬ್ಬೆ ಯೆಂಬ ದೇವತೆಯ 
ಸರಿನಲ್ಲಿರುವ ಕೆರೆ (?) : ಬಂದುಂಬೆಯ ಕಟ್ಟೆಯಿಂ ಮೂಡ 
ಹಿರಿಯೋಣಿಯಿಂ ಬಡಗ ಕೆಂಗಾಡು ಮತ್ತ ರೆರಡು (೫994. 1-1. 
೩೨೯-೩3; 1209) ಬಾದುಬ್ಬೆಯ ಪರ್ವ, ಬಾದುಂಬೆಯ ಪರ್ವ- ವೈಶಾಖದ 
ಅಮಾವಾಸ್ಯೆಯಂದು. ಉತ್ತರಕರ್ಣಾಟಕದಲ್ಲಿ ಆಚರಿಸುವ. 
ಬಾದುಬ್ಬೆಯೆಂಬ ದೇವತೆಯ ಒಂದು ಹಬ್ಬ : ಆ ನಗಿಸಿದ ಪಗರಣಿ 
ಗಂಗೆ ಪಿರಿದು ಕಸವರಮನಿತ್ತೊನಂದಿಂದಿತ್ತ್ತ್ಮ  ಬಂದುಬ್ಬೈ[ಶಾಕ9೦. 
€ಬೆ]ಯ ಪರ್ವಮುಂ ಪಗರಣದಾಟಪಾಟಮುಮಾದುವು (ಆರ್ಕಾ 
00೪-೨0) ; ಬಾದುಬ್ಬೆಯ `ಪರ್ವ್ವದನ್ನು ಪರ್ಗ್ಗೆಡೆ ಗೊಪಗರಣದ 
ದ್ರಮ್ಮಮೆಣ್ಳ್ಫತ್ತು (ಕ26. ೬-0೮-39; 932) ; ' ಬಾದುಂಬೆಯು 
ಪರ್ವ'ವೆಂದು ಶಾಸನಗಳನ್ನಿ ಹೇಳಿರುವ ಹಬ್ಬ 
ಜಾತ್ರೆಯ ಕಾಲವೆಂದು ತೋರುತ್ತದೆ (ಕಂ. ೩೦). 
ಪಾಳು. ಬಾದುಂಬೆಯ ಪಾಳುಎ ಬಾದುಬ್ಬೆಯೆಂಬ ದೇವತೆಯ 
ದೇವಸ್ಥಾ ನಕ್ಕೆ ಬಿಟ್ಟ ಭೂಮಿ, -ಜಮಾನು ; ಶ್ರೀಮತ್ತತ್ತೂರುಷ 
ಪಣ್ಣಿತದೇವರ ಕಾಲಂ ಕರ್ಚಿ ಧಾರಾಪೂವ ರ್ವಕಂ ಮಾಡಿ ಕಿಸುಕಾಡೆಬ್ಬ ತ್ತ 
ಬಳಿಯ ಬಾದುಬ್ಬೆಯ ಪಾಳನವರ ಎದ್ಮಾರ್ತ್ಮಿತಪೋಧನರ ಗ್ರಾಸಕ್ಕಂ 
-ದೇವರ ಪೂಜೆಗಂ . . : ಶ್ರೀ ಬಲ್ಲವರಸರ್ಕ್ಕೊಟ್ಬರ್‌ (ಇಇ. ಸ1-1, 
6೦೬-೨೪: 306); ಈ ದೇವಿಗಾಗಿ ಬಿಟ್ಟ ಭೂದತ್ತಿಗಳಿಗೆ “ಬಾದುಂಬೆಯ 
ಪಾಳು' ಎಂಬ ' ಹೆಸರಿತ್ತೆಂದು ಊಹಿಸಬಹುದು (ಕಲಂ. 20) - 
ಬಾದುಬ್ಬೈಯಮಾವಾಸ್ಕೆ, ಬಾದಮಾಅಮಾವಾಸ್ಯೆ, ಬಾದುಂಚೆಅಮಾವಾಸ್ಕೆ. 


ಸೂಗರೆ. ೦೦೯-೬೦ ; 


16 


ಯಹ 


ಬಾದೆಯ 
ಬಾದುಬೆಯಮಾವಾಸ್ಯೆ ಇ ಬಾದವಿಅಮವಾಸೆ : ಜಯಸಂವತ್ಸರದ 
ಬಾದುಬ್ಬೆ ಯಮಾವಾಸ್ಕೆ ಸೂರ್ಯಗ್ರ ಹಣದನ್ನು . . . ಶ್ರೀಖಣ್ಣಕ್ಕಂ 


ಧೂಪಕ್ಕಂ ಮೊದಲ್ಲೊಟ್ಟ ಗದ್ಯೂಣಂ ಪದಿನೈಯ್ಲೂ (ಸಗಿ22- XI-i, ೯೨ ೩೦; 
1064): ಈಗಲೂ ಆ ಅಮಾವಾಸ್ಯೆಯನ್ನು 'ಬಾದಮಿಾಅವನಾವಾಸ್ಕೆ' 
ಎಂದು ಕರೆಯುತ್ತಿರುವುದು, ಆ ದಿನ ಬನಶಂಕರಿಗೆ ವಿಶೇಷಪೂಜೆ 
ನಡೆಯುವುದು. ಇವೆಲ್ಲಾ ಬನಶಂಕರಿ (ಎ ಬನದಬ್ಬೆ) ಮತ್ತು ಬಾದುಬ್ಬೆ 
ಒಂದೇ ಎಂಬುದನ್ನು ಸೂಚಿಸುವುದಿಲ್ಲವೇ ? (40ಕೋತ. ೦೩೪); ವೈಶಾಖ 
ಬಹುಳಅಮತಾವಾಸ್ಕೆಯನ್ನು ಬಾದುವೆು, ಬಾದುಂಬೆಅಮತಾವಾಸ್ಕೆ 
ಯೆನ್ನುವರು. ಈ ಅಮಾವಾಸ್ಯೆಯ ದಿವಸ ಬಾದಾಮಿಯ ಬನಶಂಕರಿಯ 
ಉತ್ಸವ ನಡೆಯುತ್ತದೆ (ಹಬ್ಬ. 6೪); ಬಾದುಬೆಯಮಾವಾಸ್ಕೆಯಾದಿ 
ವಾರಂ ಸೂರ್ಯ್ಯ್ಯುಗ್ರಹಣದಂದು . ಎಲೆಯ ವೇಆ್‌ನ ಸುಂಕಮಂ 
- ದೇವಸಿಂಗಜೀಯರ ಪುತ್ರಂ ನೀಲೇಶ್ವರಪಣ್ಣಿತದೇವರ ಕಾಲಂ ಕರ್ಚಿ 
ಧಾರಾಪೂರ್ಬ್ಯಕ(0)ಮ್ಮಾಡಿ ಕೊಬ್ಬಂ (33923. IX-i, ೦೪6-೨೦; 1119). 
ಬಾದುಬ್ಬೆಯ ಹಬ್ಬ ಇ ಬಾದುಬ್ಬೆಯ ಪರ್ವ : ಬಾದುಬ್ಬೆಯ ಹಬ್ಬವು 
ಮೂಲತಃ ಜೈನರ ಹಬ್ಬ ಎಂದು ಸಾಧಿಸುವ ಪ್ರಯತ್ನವಿದೆ. ಆದರೆ 
ನಮಗೆ ಮುಖ್ಯವಾದದ್ದು ಈಗಿನ ರಂಜಾನ್‌ ಹಬ್ಬದಲ್ಲಿನಂತೆ ಬಾದುಬ್ಬೆಯ 
ಹಬ್ಬದಲ್ಲಿಯೂ ವೇಷಗಳನ್ನು ಕಟ್ಟುತ್ತಿದ್ದರು ಎಂಬುದು (ಸಂಕೋಕ. ೦೩೩). 
ಬಾದುಮೆಯ ಮದುವೆ. ಬಾದುಬ್ಬೆಯೆಂಬ ದೇವತೆಯ ಮದುವೆ; 
ಅಸಂಭವವಾದಂದು : ಗೀಜಗನ ಗೂಡು ಕೋಡಗದಣಲ ಸಂಚ 
ಬಾದುಮೆಯ -ಮದುವೆ ಬಾವುಲ ಬಿದ್ದಿನಂತೆ ಜೂಜುಗಾಅನ ಮಾತು 
ಬೀದಿಯ ಗುಂಡನ ಸೊಬಗು ಓಡಿನೊಳಗಗೆಯ ಹೊಯ್ದಂತೆ (ಏಸನ- ೬೩೬); 
“ಬಂದುದಮೆಯ ಮದುವೆ" ಎಂಬುದು “ಗಣಪತಿಯ ಮದುವೆ' ಎಂಬ 
ಉಕ್ತಿಗೆ ಸವಖನವಾದುದು (ಸ9ಕೋತ.- 0೩೮). ಓ ಈ ಶಬ್ದದ 
ವ್ಯತ್ಪತ್ತಿಯ ಬಗೆಗೆ ಬೇರೆಬೇರೆ ಊಹೆಗಳಿವೆ. ಶ್ರೀ ೩. ಬಿ.' 
ದೇಸಾಯಿಯವರು “ವಸಂತಾಂಬೆ' ಎಂಬುದರಿಂದಲೂ ಶ್ರೀ ಡಿ. 
ಎಲ್‌. ನರಸಿಂಹಾಚಾರ್‌ ಅವರು “ಭದ್ರಾಂಬೆ' ಎಂಬುದರಿಂದಲೂ 


ಮತ್ತ) ಡಾ. ಎಂ. ಚಿದಾನಂದಮೂರ್ತಿಯವರು “ಬನದಬ್ಬೆ' 
ಎಂಬುದರಿಂದಲೂ ಈ ಶಬ್ದವು ಬಂದಿರಬೇಕೆಂದು ಊಹಿಸಿದ್ದಾರೆ. 
[?] 


ಬಾದುಮಯ «ಬಾದುಮಯ್ಯ' ನೋ. 

ಬಾದುಮಯ್ಯ, ಬಾದುಮಯ (ನಾ). ೧. ಒಂದು ದೇವತೆಯ ಹೆಸರು 
(?) : ಅರಗಿನ ರೂಪನುರಿಯ ಕೊನೆ ಪತ್ತಿದಂತಾಗೆ ಬಾದುಮಯ್ಕನ 
ಮೆಯ್ಕಂ ಬಜಸಿಡಿಲು ಪೊಡೆದಂಶಾಗೆ (ಕಂರಾರ- ಕ: ೪04-00: ನಮ್ಮ 
ದೇವರು ಮಾರಿ ಮಸಣಿ ಬಿ:ರ ಮೈಲಾ` ಉಡಿಸಿಕಾರಿ ಬಾದುಮಯ್ಕ 
ವೀರನ ಬಿಡಲಾಜಕ (ಕೈರಸೂ. 1. ೨೦೪). ಬಾದುಮಯ ; ೨. ಒಬ್ಬಾತನ 
ಹೆಸರು (?) : ಅದಕೆ ಒಡೆಯ ಮಲೆಯರ ಪಾರಿಸಯಾ ಬಾದುಮಯಂಗೆ 
ಮತ್ತರು ೨ (ಕೊರ್ಡಾಶಾ- ೩೬-೩೦; 3049). 

[ಬಾದುಮೆ( ಇ ಬಾದುಬ್ಬೆ) 4 ಆಯ್ಕ] 

ಬಾದುಮೆ "ಬಾದುಬ್ಬೆ' ನೋ. 

ಬಾದುರ “ಬಹಾದ:ರ್‌' ನೋ." 

ಬಾದುವೆ “ಬಾದುಬ್ಬೆ' ನೋ. 

ಬಾದುಶ “ಪಾತಶಹ' ನೋ 

ಬಾದೂಷಾ (ನಾ). ಒಂದು ಬಗೆಯ ಸಿಹಿತಿಂಡಿ : ಜಿಲೇಬಿ, ದಂರೋಟ್‌ 
0 ಬಜ್ಜಿ, ಗರಮಾಗರಂ ಬಾದೂಪಾ ಏನು ಕೊಡಲಿ ಸಾರ್‌ ? 
(ಕುಶಾಲ. ೩೬). [೬೬ ಹಿಂ. ಬಾಲೂಸಾಹೀ,; ಬಾಲೂಶಾಹೀ] 

ಬಾದೆಯ (ನಾ). ಒಬ್ಬಾತನ ಹೆಸರು: ಶ್ರೀಗಣ್ಣ ಮಹಾವಾಯ್ಡರಾ 


ಬಾದೆಯಹುಲ್ಲು 


ಮಗನ್ಸಾದೆಯನ್ನಿರಟ್ಟಿ  ತುಣಉಗೊಳೊಳ್ಳಾದಿ  ತುಲುವನಿಕ್ಕಿ೩ ಸುರ 

ಲೋಕದ ಭೋಗಿ ಆದನ್‌ (ಎಳ. 1೩, ಹೊಸಳೋ- 6೪-೨: ಸು. 730)- 
[? + ಅಯ, (“ಅಯ್ಕ,)) 

ಬಾದೆಯಹುಲ್ಲು (ನಾ). ಒಂದು ಬಗೆಯ ಹುಲ್ಲು : ಮೂಡಲ ದೇಶಕ್ಕೆ 
ಹೋದ್ಮಲ್ಲೊ ಗೀಜುಗ ಬಾದೆಯಹುಲ್ಲ ತಂದ್ಯಲ್ಲೊ ಗೀಜುಗ 
(ಕಾಕರ: ೦೪). [? + ಹುಲ್ಲು ( ಆಪುಲ್‌)) 

ಬಾದೋವೋಜ (ನಾ)- ಒಬ್ಬಾತನ ಹೆಸರು ; ಬಾದೋವೋಜ ಮಾಡಿದ 
(ಎಳೆ. ೫೫(7: ಸೊರನಿ. ೯-೬; ಸು. 800). [? 7- ಓಜ, (೭ ಒವರುು)] 

ಬಾದ್ಲಿ “ಬಾದಲ್ಕಿ' ನೋ. 

ಬಾಧ (ನಾ). ೧. ನೋವು; ವೇದನೆ. ೨. ಕಷ್ಟ; ತೊಂದರೆ. ೩. 
ಹಿಂಸೆ; ಕಾಟ; ಕಿರುಕುಳ. ೪. ಕೆಡುಕು; ಹಾನಿ. ೫. ಅಪಾಯ; 
ಆಪತ್ತು. ೬. ತಡೆ; ಅಡ್ಡಿ. ೭. ವಿರೋಧ; ಪ್ರತಿಷೇಧ. ೮. 
[ನ್ಯಾಯಶಾ] ಹೇತ್ವಾಭಾಸದಲ್ಲಿ ಹೇಳಿರುವ ವ್ಯಭಿಚಾರ, ಎರುದ್ಧ. 
ಸತ್ಸ ಅತಿಪಕ್ಷ. ಅಸಿದ್ಧಿ ಮತ್ತು ಬಾಧ ಎಂಬ ಐದುಬಗೆಯ ದೋಷ 
ಗಳಲ್ಲಿ ಒಂದು: ಸವ್ಯಭಿಚಾರ ವಿರುದ್ಧ ಸತೃೃತಿಪಕ್ಷ ಅಸಿದ್ಧಿ ಬಾಧಗಳಿಂಬ 
ಹೇತ್ವಾಭಾಸದೋಷಗಳಿಲ್ಲದಿರುವಿಕೆಯುಂ (ಏಶೀಕ. 0); ಬಾಧ ಎಂದರೆ 
ಪ್ರಮಾಣಜ್ಞಾನದ ವಿಷಯವು ಅಸತ್‌ ಎಂದು ಸಿದ್ಧಿಸೋಣ (ಉತಕ್ಕೃ. ೩೨೩). 
೯. ಮನುಷ್ಯ ನು ಆಚರಿಸಬೇಕಾದ ನಾಲ್ಕುಬಗೆಯ ಆಶ್ರ ಮಗಳ 
ವಿಷಯದಲ್ಲಿರುವ ಮೂರು ರೀತಿಯ ಮತಗಳಲ್ಲಿ ಬಿಂದು; 
ಆಶ್ರಮವಿಷಯದಲ್ಲಿ ಬಾಧ ವಿಕಲ್ಪ ಸಮುಚ್ಚಯವೆಂದು ಮೂರು ಮತಗ 
ಳಾದವು. 'ನಾಧವಕ್ಷವು ಜೈಮಿನಿ ಸಮ್ಮತವು (೬೭೫. ೦೩9). [ಸಂ] 

ಬಾಧಕ (ನಾ). ತೊಂದರೆ ; ಕಷ್ಟ : ಒಬ್ಬನಿಗೆ ತಲೆ ಸರಿಯಿಲ್ಲ ಅನ್ನುತ್ತಾರೆ. 
ಏನು ಬಾಧಕ ಅದರಿಂದ ? (ಶುಕ. ೨90) ; ಅಳದಿದ್ದರೆ ಮಗುವಿನ 
ಶರೀರವೃದ್ಧಿಗೆ ಬಾಧಕವೆಂದು ವಿಕಾಸವಾದಿಗಳ ಮತ (ಕ: ವಾಕ್ಮ- ೦೩೦). 

[೫0.3 

ಬಾಧಾಕರ (ನಾ). ತೊಂದರೆಯನ್ನುಂಟುಮಾಡುವುದು ; ಉಪದ್ರವ 
ಕಾರಿಯಾದುದೂು: ದ ೈಷ್ಟಾದ ೈಷ್ಟಬಾಧಾಕರಮಿದುವೆ ಪರಪ್ರೇಯಸೀ 
ಪ್ರೇಮಂ (ಶಂಕಾಶತಿ, ೦೦-60): [ಸಂ. 

ಬಾಧಿಸು (ಕ್ರಿ). ೧. ಕ್ಲೇಶಪಡಿಸಂ ; ಸಂಕಟಪಡಿಸು : ಶೂಲೆ ಬಾಧಿಸು 
ತಿಪ್ಪ ಸಂಕಟಕಾಅದಿಳೆಯೊಳು ದಬೊಪ್ಪದೊಪ್ಪನೆ ಕೆಡೆದು ಹೊರಳುತ ಮಿಗೆ 
ನರಳುತಿರಲು (04ಪು. ೪೯-೨೬) ; ಪಾತಕದ್ರೋಹಿಗಳ ವಮಂಂದಲೆಯ 
ಪಿಡಿದೆಳೆದುಕೊಂಡೊಯ್ದು ಕೈಕಾಲ ಸಂದುಗಳ ಬಿಡಿಸಿ ಕೊಟಕದಿಟ್‌ದರಿದು 
ಬಾಧಿಸುವುದು (ತ9ತ್ರ. 34-೪0), ರಮಣೀಯವಾದ ಆ ಗಿರಿಯನ್ನು ನೋಡಿ 
ರಾಮನ ಮನಸ್ಸನ್ನು ಆ ವ್ಯಥೆ ಬಾಧಿಸುವುದು ನಿಂತುಹೋಯಿತಂತೆ 
(ಸನತಿಕೋ. 000). ವಿ. ಪೀಡಿಸಂ ; ಹಿಂಸೆಮಾಡು : ಸಾಧುಗೆ ಸಾಧು 
ಮಾಧೂ(ಧು)ರ್ಯನೆ ್ಲ(0ಗೆ) ಮಾಧೂ(ಧು)ಯ್ಯ ೯೦ ಬಾಧಿಪ್ಪ ಕಲಿಗೆ 
ಕಲಿಯುಗವಿಪರೀತನ್‌ (೩೮6. ೫, ೬೦-೩: 7ನೆಯ ಕಠ); ಹೆಆರೆ ಬಾಧಿಸುವುದು 
ತನು ಕೆಡುವನ್ನಕ್ಕ ಮಾಣದು (04ರ. 00) ; ಬಾಧಿಸುವುದೀ ದೇಹಮಂ ನರೆ 
ತೆರೆಗಳನ್ನು (ಕೈಮಿಕಾ. 9೦-46). ೩. ನಿಗ್ರಹಗೊಳಿಸಂ ; ದಂಡಿಸು: 
ಸಾಧಿಸುವೊಡ ಮಸ್ತ್ರಚಯಮನಿನ್ನುಂ ತನುವಂ ಬಾಧಿಸು ತಪೋಗ್ನಿಯಿಂದಾ 
ಲಇಧಿಸು ನೀಂ ಮಗನೆ ದುರಿತಹರನಂ ಹರನಂ (ಶಂಕರಾ, %ಊ). 

[ಬಾಧೆ ಡ್ಯ ಸಕ್‌ ಇಸ್ಯು) 

ಬಾಧುರ "ಬಹಾದುರ್‌' ನೋ. 

ಬಾಧೆ (ನಾ). ೧. ನೋವು ; ವೇದನೆ : “ಪೀಡಾ, ಬಾಧಾ . . . ಆಭೀಲಂ, 
೯ ಸಾಮಾನ್ಮವಾಗಿ ದುಃಖದ ಹೆಸರುಗಳು” (ಸಿದ್ಯಾಂತಿ: ೬೩). ೨. ಹಿಂಸೆ; 
ಕಾಟ ; ಕಿರುಕಂಳ : ಇಂಚೆಯ ಪಸವಿನ ಬಜದ ಕಳಿಂಚಿನ ಡಾವರದ ಬಾಧೆ 


೬೩೭೪ 


19 | ಬಾಧೆಬಡಿಸು (ಕ್ರಿ). ಸಂಕಟಪಡಿಸು ; 


ಬಾಧ್ಯತೆ 


ಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ ಬಳೆದು ವಿರಿಂಚಿಯೆ ಕೆಯ್ಲುಡಿವೊಲಾ 
ದಂವಾ ನಾಡೂರ್ಗಛಳ್‌ (ಶೃಶಕಾ- 4-80) ; ಜನೆವೆಲ್ಲ * ಎ «ಎ ದೇಶದೊಳಗಾದ 
ಖಗಮೃಗದ ಬಾಧೆಯನು ಧರಣೀಶನೆನಿಸುವ ಹರಿಶ್ಚಂದ್ರರಾಯಂಗೆ 
ತಮ್ಮಾಸಅಳಿವಂತೆ ಬಿನ್ನೈಸುತ್ತ ಕೈಮುಗಿಯುತಿರ್ದರು (ಶಕ. ೩-೬6): 
ಇನ್ನು ಕೆಲವರು ಇದು ಪಿಶಾಚಿಯ ಬಾಧೆಯೆಂದೂ ಹೇಳತೊಡಗಿದರು 
(ಕಾ೦೨6. ೦೪ ಳಳಾಸಾರ). ೩. ಅಪಾಯ; ಆಪತ್ತು. ೪. ನಿಷೇಧ; 
ನಿರೋಧ : “ಆಪತ್ತಿನೊಳು ನಿಷೇಧದೆ ಬಾಧೆಯೆಂದೆಂಬಂದು” (ಮಂಗಳಾ. 
0೪-೨೩): ೫. ಅಡಚಣೆ : ಅಡ್ಡಿ. ಓ. [ನ್ಯಾಯಶಾ] ವಾದದಿಂದ 
ಖಂಡಿಸಂವಿಕೆ ; ಆಕ್ಷೇಪಣೆ. [ಸಂ. ಬಾಧಾ 

ಹಿಂಸಿಸು : ಜುಣವೆಂಬ ಸೂತಕವು 
ಬಹುಬಾಧೆಬಡಿಸುತಿದೆ ಗುಣನಿಧಿಯೆ: ನೀ ಎನ್ನ ಕಡೆಹಾಯಿಸಯ್ಮ (ಪ್ರರಂದ. 


ರಾ. ೨-೨೦ ಶತಿ). [ಬಾಧೆ -. ಪಡಿಸು] 
ಬಾಧ್ಯ, (ಗು). ೧. ನೊಂದ; ವೇದನೆಗೊಳಗಾದ. ೨. ಪೀಡೆ 
ಗೊಳಗಾದ : ಹಿಂಸೆಗೊಂಡ. ೩. ವಿರುದ್ಧವಾದ ; ಹೊಂದಿಕೆ 


ಯಾಗದ : ಪ್ರಕಟಂ ವಾರಿಧಿವೇಲೆ ವುರ್ಧಿಗೆ ಜಲೌಘಸ್ಟರ್ಧೆಯೊಳ್‌ ಬಾಧ್ಯ 
ಬಾಧಕಭಾವಂ ನೆಗಟಲೈ ನಿಲ್ವ ತೆಜದಿಂದೀ ಸೈಷ್ಟಿಗನ್ಮೋನ್ಯ ಸೈನಿಕ 
ಸಂಗ್ರಾಮದೆ ಬಾಧ್ಯಬಾಧಃತೆ ಪುಟ್ಟಲ್‌ ನಿಲ್ವೈನಾನಿಂತು ಸೃಷ್ಟಿ ಕರಂ 
ಪರ್ಚಿದೆ ದೇವ ತಾಳ್ದು ನಿಲಲಾಅ?ಂ ತನ್ಮಹುಭಾರಮಂ (6ಗ2. ೦-೩೦)- 
೪. ಪ್ರತಿಭಟಿಸಲು ಯೋಗ್ಯವಾದ ; ವಿರೋಧಿಸಲು ತಕ್ಕುದಾದ. 
೫. ಅಸಂಬದ್ಧವಾದ ; ಅಸಂಗತವಾದ. [ಸಂ.] 

ಬಾಧ್ಯ, (ನಾ). ೧. (ಆಸ್ತಿಯ ಮೇಲಿರುವ) ಹಕ್ಕು. - ಸ್ವಾಮ್ಯ : 
ತಂದೆಯ ಆಸ್ತಿಯ ಮೇಲೆ ಮಗನಿಗೆ ಬಾಧ್ಯವುಂಟು (6). ವಿ. ಕಟ್ಟು ; 
ಬಂಧನ ; ಸಂಬಂಧ : “ಬಧನಂ, ಬಧನೀಯಂ, ಬಧ್ಯಂ, ಬಾಧ್ಯಂ, ಈ 
೪ ಕಟ್ಟು" (ಕಕ್ಕ. 0೩೦). ೩. ಹಕ್ಕನ್ನು ಹೊಂದಿರುವ ವ್ಯಕ್ತಿ; 
ಸ್ವಾಮ್ಯವನ್ನು ಪಡೆದಿರುವ ವ್ಯಕ್ತಿ: ಹ್ಯಾಗಾದರೂ ಹೆಣ್ಣುಮಕ್ಕಳು 
ನೆರೆಮನೆಗೆ ಬಾಧ್ಯರಾಗುವರು (4ಠಾಕುಂ, 1೪, ೬). ೪. ಹೊಣೆಗಾರಿಕೆ. 
ಯನ್ನೂ ಹೊಂದಿದ ವ್ಯಕ್ತಿ : ಜವಾಬ್ದಾರ: ಮಂಡಲೇಶ್ವರರಾದ 
ಶ್ರೀರಂಗರಾಯರು ನಮ್ಮನ್ನು ರಕ್ಷಿಸಲು ಬಾಧ್ಯರಾಗಿದ್ದಾರೆ (8 ಉಡು. 
೩8೭)-೫. ಆಸ್ತಿ; ಸ್ವತ್ತು: "'ದಾಯ-ಬಾಧ್ಯ'' (ಗಂಗರು. ೦೬೩). 

ಬಾಧ್ಯಪಡು ಎ ಸಂಬಂಧಪಡು ; ನಂಟುತನವನ್ನು ಹೊಂದು: 
ಅಜಿಂಖಾನನೂ ಡಿಲ್ಲಿಯಲ್ಲಿಯೂ ಆಗ್ರಾದಲ್ಲಿಯೂ ಇದ್ದ ಉಮರಾಗಳೂ 
ಲುತ್ಮಉನ್ನೀಸೆಗೆ ಬಹಳ ಬಾಧ್ಯಪಟ್ಟಿವರಾಗಿದ್ದರು (ಕಕಾಳುಂ. ೬9): 
[< ಸಂ. ಬಾಂಧವ್ಯ? ./ ತಮಿ. ಪಾತ್ತಿಯವಾ್‌; ಮಲ, ಬಾಧ್ಯಮ”; 

ತುಳು. ಬಾಧ್ಮ = ಸಂಬಂಧಿಸಿದ! ತೆಲು, ಬಾಧ್ಯಮಂ] 

ಬಾಧ್ಯತನ (ನಾ). ಒಡೆತನ ; ಹಕ್ಕು; ಅಧಿಕಾರ : ಸ್ವಾಮ್ಯ ಬಾಧ್ಮತನ, 
ಒಡೆಯತನ (ಗಂಗಾಕು. ೩99). [ಬಾಧ್ಯ್ಮ-. -ತನ) ` 

ಬಾಧ್ಯತೆ (ನಾ). ೧. ಸಂಬಂಧ ; ನಂಟುತನ : ಈ ಬಾಧ್ಯತೆಯನ್ನು 
ಪಂಡಿತರು ಅನುಗ್ರಹಿಸಬೇಕು (ಕಾಂಕರಾ: 60. ವಿ. (ಆಸ್ತಿಯ 
ಮೇಲಿರಂವ) ಹಕ್ಕು ; ಅಧಿಕಾರ : ರಾಜ್ಯದ ಮೇಲೆ ನ್ಯಾಯವಾಗಿದ್ದ 
ತನ್ನ ಬಾಧ್ಯತೆಯನ್ನು ಸ್ಟಿುರಪಡಿಸಿಕೊಂಡನೆಂದೂ ವ್ಯಕ್ತವಾಗುತ್ತದೆ 
(ಕರಂ: ೦೩೬); ಲಾಜೆಯನ್ನು ಎತ್ತಿ ವಧುಗಳ ಬೊಗಸೆಗಳಿಗೆ ತುಂಬುವ 
ಬಾಧ್ಯತೆ ವಧುಗಳ ಸೋದರರಿಗೆ ಮಾತ್ರ ಸೇರಿದ್ದು (೫ಂಕಲಾ. ೦೦೦) - 
೩. ಹಕ್ಕಿಗೆ ಒಳಗಾಗಿರುವುದು ; ಸ್ವಾಮ್ಯಕ್ಕೆ ಒಳಪಟ್ಟುದು : 
ಬಾಧ್ಯತೆಗೆ ಬಾಧ್ಮನಾದರೆ ಚೋದ್ಕವೇನು? (ಣಠ). ೪. ಹೊಣೆಗಾರಿಕೆ: 
ಕರ್ತವ್ಯ : ಒಪ್ಪಂದಗಳು ಮತ್ತು ಇತರ ಆಂತರರಾಷ್ಟ್ರೀಯ ಕಾನೂನು 
ಗಳಿಂದ ಉದ್ಭವಿಸಿದ ಬಾಧ್ಯತೆಗಳ೨(0೦b1;೩tiಂn)) ತೃಪ್ತಿಕರವಾಗಿ 


ಬಾಧ್ಯತ್ವ 


ಗೌರವಿಸಲ್ಪಡುವಂತಹ ವಾತಾವರಣವನ್ನು ಕಾಪಾಡಿಕೊಂಡು ಬರಬೇಕು 
(ಕಂತಸಂ. ೧೫). [ಬಾಧ್ಯ-- - ತೈ] 
ಬಾಧ್ಯತ್ವ (ನಾ). ಕಳೆದುಕೊಳ್ಳೂ ವಿಕೆ; ನಿರರ್ಥಕಗೊಳಿಸಂವಿಕೆ : ಬಾಧ್ಯತ್ವ 
ವೆಂದರೆ ತವನ್ಮಿ ಶಕ್ತಿಯನ್ನು ಕಳೆದುಕೊಳ್ಳುವಿಕೆ, ಅಷ್ಟೆ (ರೃಠ್ಕಾರೋ. ೧೬೯): 
{ ಸಂ.) 
ಬಾಧ್ಯಸ್ತ (ನಾ). ೧. ಹಕ್ಕನಳ್ಳ 
ವ್ಯಕ್ತಿ ; ಗಂಡಸುಮಗ ಹುಟ್ಟಿದರೆ ತಾನೂ ಸಕ್ಕರೆ ಹಂಚಲು 
ಬಾಧ್ಯಸ್ತಳಲ್ಲವೇ ? (ಗಂಮಾಯಿ, ೨86). ೨. ಹಕ್ಕುದಾರ; ಒಡೆಯ : 
(8): ೩. (ಯಾವುದಾದರೂ ಒಂದು ಕರ್ತವ್ಯವನ್ನು ಮಾಡಲು) 
ನಿಯೋಜಿತನಂದವನು : ಹೊಣೆಗಾರ: (9). “ಬಾಧ್ಯಸ್ಥ' ಪರಾ. 
( ಬಾಧ್ಮ-. -ಸ್ತ] 
ಬಾಧ್ಯಸ್ಮ (ನಾ). ಹಕ್ಕುದಾರ : ಉತ್ತರಾಧಿಕಾರಿ : ಚೊಚ್ಚಲ ಮಕ್ಕಳಾದ 
ಆಲ್ಬರ್ತ ಎಡ್ವರ್ಡ ಎಂಬವರು ಚಕ್ರವರ್ಶಿನಿಯವರ ಪಟ್ಟಕ್ಕೆ ಬಾಧ್ಯಸ್ಥರು 
(ಈಂಂಯ, 9-8); ರಾಂಪುರದಲ್ಲಿ ದೂರದ ನೆಂಟರು, ಬಾಧ್ಯಸ್ಥರು ಇದ್ದಾರೆ 
ಅಂತ ಯಾರೋ ಹೇಳಿ ಇಲ್ಲಿಗೆ ಕಳಿಸಿದರಂತೆ (ಕುಳ, ೪0). 'ಬಾಧ್ಯಸ್ತ' 
ಪರಾ. [ಬಾಧ್ಮ-- ಸ್ಮ] 
ಬಾನ್‌, (ಕ್ರಿ). ಮಡಕೆ. ಕುಡಿಕೆ ಮುಂತಾದುವುಗಳನ್ನು ಮಾಡು ; 
ಕುಂಬಾರನ ಕೆಲಸವನ್ನು ಮಾಡು : " ಬಾನ್‌-ಕುಲಾಲಕರಣೇ, ಆಕಾಶ, 
ಗೋಮಯಪಿಂಡಪುಂಜಯೋಃ (ಸಗಣಿಯ ಉಂಡೆಯ ರಾಶಿ)” (ಕಮುರಾ); 
ತಾನಕ್ಕರೆಯಿನೊಪ್ಪಿ ಬಾಂದೊಡವೆಯೊಡೆವನೇ ಹಿಂಗಿನಿಸ 


ವ್ಯಕ್ತಿ ; ಅಧಿಕಾರವಿರುವ 


ಕಾಲು 9 
(೧೪೦. 09a-va). 
[ದೇ.॥ ತಮಿ. ಮಣ್ಣು, ವನೈ ಎ ಅಕಾರ ಕೊಡು ; ಮಲ. ಮನಯ, 
ಮುನಿಯು ; ತೆಲ್ಲು ವಾನು ; ಪರ್ಜಿ. ವಾನ್‌] 
ಬಾನ್‌,, ಬಾಂ,, ಬಾನು, (ನಾ). ೧. ಮಡಕೆ, ಕುಡಿಕೆ ಮುಂತಾದುವು: 
“ಬಾನಿಗ' ಪರಾ. ೨. ಮಣ್ಣಿನ ಪಾತ್ರೆಗಳ ರಾಶಿ; ಮಡಕೆ. 
ಕುಡಿಕೆಗಳ ಒಟ್ಟಿಲು: (೪). ೩. (ಒಣಗಿದ) ಸಗಣಿಯ ರಾಶಿ; 
ಬೆರಣಿಯು ರಾಶಿ; *ಬಾನ್‌_ಕುಲಾಲಕರಣೇ. ಆಕಾಶ, ಗೋಮಯ 
ಪಿಂಡಪುಂಜಯೋಃ (ಸಗಣಿಯ ಉಂಡೆಯ ರಾಶಿ)” (ಕಮುರಾ). ಬಾಂ, ; 
೧. «ಬಾಂಬೃ' ಪರಾ. ಬಾನು: ೨. “ಸಗಣಿಪಿಂಡದ ಪುಂಜದಲ್ಲಿ 
ಯಾಕಾಶದೊಳ್‌ ಮಿಗೆ ಕುಂಬದೊಟ್ಟಿಲೊಳ್‌ ಬಾನು” (ಕಣ್ಮತುಂ- ೦೦೦). 
೩. ಮೇಲಿನ "ಶಬ್ದಮಂ' ಪ್ರಯೋಗವನ್ನು ನೋಡಿ. [ಬಾನ್‌] 
ಬಾನ್‌, ಬಾಂ. ಬಾನ್ಕ, ಬಾನ್ಮು (ನಾ). ೧. ಆಕಾಶ; ಗಗನ: 
- - . ನಾಗಿಲ್ವಟ್ಟೆ, ಬಾನ್‌ ಈ ೬ ಆಕಾಶಂ” (ಕರಸಾ. ೪೪-90); 
ನಾರದನೆಯ್ದೆ ನೋಡಿ ಬಾನೊಳ್ಳುಣಿದಾಡೆ ದೇವತತಿ ನೋಡೆ (ಕತಿ. 
೩೬೯); ಆೆಗಳ್‌ ಬಂನತ್ತಣಿನರಬ್ಮಟಕ ಸುರಿದತ್ತು ರಾಮನ ಸಿರದೊಳ್‌ 
(ಅರ್ಕುತ: ೩೭-೨೦) ; ಬಾನಾಚಿಯಿಂ ವಿಶ್ವಸತ್ತ್ವ ತಾನಿಳಿದಿಳೆಗೆ ನಾನೆನುವ 
ಜೇತನದಿ ರೂಪಗೊಂಡಿಹುದೋ ? (ಖುಂುಳ. ೦೩6). ವಿ. ಸ್ವರ್ಗ: 
"ಬಾನದ. "ಬಾನಾಳ್ಕೆ? ಪರಾ. ೩. ಆಕಾಶದಿಂದ ಸುರಿಯುವ 
ಮಳಿ: 'ಬಾನಗೇಡು' ಪರಾ. ಬಾ : ೧. ಪೊಂಗಾಲಿ ಮಿಜುಗೆ 
ಪಟಯಿಗೆ ಬಾಂಗೆ ಪೆಡಂಮಗುಟ್‌ . . . ರಧಂಗಳ್‌ ಪರಿದುವು ಬಳಾಬ್ಬಿ 
ನಕ್ರಾಕೃತಿಯೊಳ್‌ (ಜಗಂ- ೭-೬3) : ' ಜೋಡಿಸುವೆನೀ ತುರಗವಂ ತನ್ನ 
ತೇರ್ಗೆಂದು ಗಾಡದಿಂ ಬಾಂಗೆತ್ತಿಕೊಂಡೊಯ್ಯದಿರನಬ್ಬಸಖಂ (ಕ್ಕಮಿರಾ. 
೪-೧೪) : ಆಗಳಾನುರುಳ್ವ ಬಾಂಗಿಟ್ಟೆನೀ ಮೊರೆಯಂ (೧929 - ೦೨೦-೨೪). 


ಆಗಸ 


೨. "ಬಾಂಬಸು'. “ಬಾಂಬೆಣ್‌' ಪರಾ. ಜಾನ್ಮ : ೧. ಬಾನ 
ದೊಳಂಾಗಸವಟ್ಟೆಗರ*[ಶಾಕಾಂ- ಬಾನೊಳು ಸಗ್ಗವಟ್ಟೆಗ, ಬಾನೊಳಾಗಸ 


ವಟ್ಟಿಗ] ನೆಲದೊಳು ಮಾನವಬಲ ಕಿಕ್ಕಿಅಂದು ಸಾನುರಾಗದೊಳೆಯ್ಹಿ ತು 


೬೩೭೫ 


10 


x0 


40 


466 


ಬಾನಂಗುಲಕಿಗೆ 


ಪುಂಡರೀಕಿಣಿಗಾ ನರನಾಥನೊಂದಾಗಿ (ಶ್ರೀಪಾಲ. ೦೩-೦೬) : ಬಾನದಿಂದಿಳಿದು 
ಬಂಡಾ ಬಾಲಭಾಸ್ಯರನೀ ನೆಲದೊಳು ನಡೆವಂತೆ (ಶ್ರರಂಕ. ೨-೭೪) : 
ಇಟ್ಟೆರಡಡಿಯಂ ಯತಿಗತಿ ಪುಟ್ಟದೆ ಬಾನಮನೊೊರಲ್ಲು ನಿಟ್ಟಿಸಿ ಹಸಿರಿಂದಟ್ಟಿಸಿ 
ಹಲಗೆಯ ತೊಟ್ಟನೆ ಪಟ್ಟಿರಿಸುವ ಹೊಟ್ಟುಗಬ್ಬಿಗಂ ಕಬ್ಬಿಗನೇ (ಸಾ. 60). 
ಬಾನ್ಕು : ೧. ತನ್ನ ದಾಂಗುಡಿಯ ಗೊನೆ ಬಾನು ಮಣ್ಣೊಂದಾಗಿ 
ಒಂದಾಗಿ ಕೆಲವಾಗಿ ಇರುವ ಹರುಹಿನ ತುಂಬ . . . ವಿಂಂಚಿತ್ತು ಒಂದೇ 
ಬಿಂಬ (ನಕ್ತಕಂ. ೩೨-೩) : ನಿನ್ನ ಬಾಳ ಬಾನಿನಲ್ಲಿ ಗುಡುಗು ಸಿಡಿಲುಗಳಷ್ಟೇ 
ಇಲ್ಲ ಇಂದ್ರಚಾಪವೂ ಇದೆ (ಕ್ಕೋಲ. ೨-೦೭). ವಿ. ಬಾನ್‌ ಕೊಂಡ 
ಕೃಷ್ಣನ್‌. ನೆಲನೆಲ್ಲಮನ್‌ ಗೆಲ್ಲು, ಬಾನುಮನ್‌ ಕೊಂಡ ಕೃಷ್ಣನ್‌ | 
(ಕೊಂಗಳು. ೨೪-೦೦). 
ಬಾನಗಣ್ಣು ಎ ಸೂರ್ಯ: ಬಾನೆಗಣ್ಣಿನ ಬಿಸಿಯ ಹಸಿಯಾರದಲೆ ಕುಡಿದು 
ಬೆಳಕ ನೀರಡಿಕೆಯನು ಹುಟ್ಟಿಸುವದು (ಸೂರ್ಯಶಾ. ೦-೩). ಬಾನ ಜೊಡರ್‌ 
=ಆಕಾಶದ ದೀಪ ; ಸೂರ್ಯ ; “ನೇಸಲಟಿ್‌” (ಶತು. 8. 1, ೯). 
ಬಾನದರ್‌ < ದೇವತೆಗಳು ; ಸಂರರು : ಬಾನದರುಫೀಯೆಂದು ಪೊಗಳೆ 
ಪೆರ್ಬನವನು ಕ ಶಾನು ಪೊಕ್ಕಂತೆ ಸಂಹರಿಸಿದಂ ಸತ್ಯಸಂಧಾನಿ ಗಾಂಗೇಯಂ 
(9ಕ್ಮಳಾ- ೪-೬). ಬಾನವರ್‌ <- ಬಾನದರ್‌ ; ಬಾನವರೊರ್ಮೆ ಕಾಡಲ್‌ 
ಮನೆಯನ್‌, ತಪ್ಪದೆ ಕಂಡುಗುಮದಜಾಾ ಕಾಟಮ (ಅಂತಿಗೊ ೨೭-೩೩೪): 
ಸಟೆಯ ಕರೆದಪ೦* ಬಾನವರ್‌, ಪ್ರಮಿಾತ್ಕೂಸ್‌ ಮುನ್ನೆಣಿಕೆಯುಳ್ಳವನ್‌ 
ಎಂದು (2ದ್ಮಕ್ರ. ೬.೦೬) - ಬಾನುದ್ದೆಂ- ಆಕಾಶದ ವರೆಗಿರುವ ಎತ್ತರ; 
ಆಕಾಶದಷು ಉದ್ದ : ಬಾನುದ್ಧಂ ; ಏನಾಯ್ತು (ಕನುರ- ೬೯ ಶ್ರಯೋ); ' 
ಬಾನುದ್ದಂಬರಮೊಗೆದಂದೇನೆಸೆದುದು ರತ್ನವಪ್ರಂ (ಪುಕ್ಕಾಸ್ತ. ೦೦-೨೩): 
ತಣಿವೀವುದು ಬಾನುದ್ದಮಪ್ಪ ಪೇರೊಡಲವರ್ಗಂ (ಶರ್ಮಾಮು. ೫೪೨ 
ಪಾಪಾ): ಬಾನುದ್ಧಮಾಗು ಇ (ಆಲಂ) ಅತಿಯಾಗಿ ಗರ್ವಿಸು.- ಅಹಂ 
ಕಾರಪಡು : ಆನುಂ ಬುಧರೊಡನೆ ನೃವಾಸ್ಥಾನದೊಳರ್ದಪ್ಪೆನೆಂದು 
ಕುಕವಿಕದಂಬಂ ಬುನುದ್ಧಮಪ್ಪುದೇಕುದ್ಕಾನದೊಳೊಡನಿರವೆ ಕಾಗೆಯುಂ 
ಕೋಗಿಲೆಯು (ಉಪ: ೦-೨೬)- ([ದೇ.॥8 ತಮಿ, ಮಲ. ವಾನ್‌, 
ವಾನಮ್‌ ; ತುಳು. ಕೊಡ, ಬಾನ, ಬಾಣ; ತೆಲು, ಕೋಲಾ. ನಾಯ್ಕಿ- 
ವಾನ ; ಕೋತ. ವಾನ್ಮ್‌ ; ಪರ್ಜಿ. ವಾನಿ] 
ಬಾನ, " ಪಾನೆ ' ನೋ. 
ಬಾನ, " ಬಾನ್ಕ್‌ ' ನೋ. 
ಬಾನಂಗುಳಿಗೆ (ನಾ). (ಒಣಗಿದ) ಸಗಣಿಯ ಉಂಡೆ ; ಬೆರಣಿ: 
ನಕಾರಕ್ಕೆ - ಮಾನಂಬುಟು, ಬಾನಂಗುಳಿಗೆ (ಕನುದ. ೦೭೨ ಪ್ರಯೋ). 
£ 'ಶಮದ. ನ. ೧೮೩ ಅಡಿಟಿ' ಯಲ್ಲಿ ಈ ಶಬ್ದಕ್ಕೆ “ನಕ್ಷತ್ರ 
ಎಂಬ ಅರ್ಥವನ್ನು ಕೊಡಲಾಗಿದೆ. “ಬಾಂಗುಳಿಗೆ' ಪರಾ. 
[< ಬಾನ್‌ ಗುಳಿಗ) 
ಬಾನಂಗುಲ್ಸ್‌ “ಬಾಂಗುಟ್‌? ನೋ. 
ಬಾನಂಗುಲ್ಮ್‌ (ನಾ). (?) : ಪೂಟ್ಡಿ ಬಾಯ್‌ ಬೇಕರಿಯೋದಂತಿರ್ದ 
ಬಾನಂಗುಟ್‌[೫ಕಾ- ಬಾನಂಗುಳಿ, ಬೆನ್ನಂಗುಳಿ] ಗಿಟಗಿಟಿಜಂತ_$೦ಬೊ 
ಲಾಗಿರ್ದ ಮ್ಳೈ ಮೆಯ್ಸಿರಿ ಚಿದ್ರೂಪಕ್ಕೆ ಪಕ್ಕಾಗಿರೆ ಚರಿಗೆಗೊಡಲ್ಬಂದ 
ನೊರ್ವಂ ಮುನೀಂದ್ರಂ (ಕರೀ. ೩-೨): p “ಇಲ್ಲಿ ಬರುವ ಬಾನಂಗುಳಿ 
ಎಂಬುದು ಮೈಯ ಒಂದು ಭಾಗವಿರಂವಂತೆ ತೋರುತ್ತದೆ” 
(ಶಂಶದೀ. ೪೯೦). [?] 
ಬಾನಂಗುಬಕಿಗೆ ? (?). (?) : ತಾನುಂ ಹಿಡಿಂಬೆಯುಂ . . . ಕೂಕಿಅೌದುಂ 
ತೇಗಿಯುಂ ಪಸಿಗೆವರಿದುಂ  ಬವಳಿವರಿದು6 ಬಾನಂ[ಶಾ॥೫೦. ಸಂ 
ಗುಟೀಗೆವಟ್‌ದುಂ ಸೂಟ್ವ ರಿದುಮಾಡುವಾಗಳುಭಯಬಲಂಗಳ್‌ ಬೆಕ್ಕಸಂ 
ಬಟ್ಟು ಮೋಡಿ (ಶಂಶಥಾ. ೦೨-೦೩6 ವೆ) ; = ಬಾಸಂಗುಲ್‌ಗೆ - ಒಂದು 


ಬಾನಂಚು 


ಬಗೆಯ ನಡಿಗೆ * (ಶಂಪರಾ: ಕೋರ) ; 
ಮುಂಡಕ್ಕೆ ನೆಗೆದೂ” (ಶುಶರೀ. 
ಬಾನಂಚು (ನಂ). ಭೂಮಿಯೂ ಆಕಾಶವೂ ಸೇರುವಂತೆ ಕಾಣುವ 
ಭಾಗ : ಕ್ಲಿತಿಜ ; ದಿಗಂತ : ಕಣ್ಣು ತುಂಬುವ ಹೋರೆ ಬಾನಂಚಿಗೆ 
(8ಂರು- ೨೧ ೦೪). |ಬಾನ್ಸ್‌ 3- ಅಂಚು] 
ಬಾನಂದ (ನಾ). ಸ್ವರ್ಗದ ಸೊಬಗಂ; ದೇವಲೋಕದ ಮನೋಹರತೆ: 
ಬಾನಂದವನು ಸವಿದ ಸುಖವ ಯದುಭೂಪರ್‌ ಕಲೆತೆಲ್ಲ ಬಂದರ್‌ 
(ಬಾನಿ 3- ಅಂದ) 


= ಬಾನುಗುಳಿಗೆವರಿದುಂ-ನಕ್ಷತ್ರ 


೪66). 


(ಹೊಂಗಳು. ೩೦-೧೨). 
ಬಾನಕ್ಕಿ " ಬಾನ್ವಕ್ಕಿ ' ನೋ. 
ಬಾನಗಡಿ ` ಭಾನಗಡಿ' ನೋ. 
ಬಾನಗಿತ್ತಿ ` ಬೋನಗಿಶ್ತಿ ' ನೋ. 
ಬಾನಗೇಡು (ನಾ). ಆಕಾಶದಿಂದ ಸುರಿಯುವ ಮಳೆಯಿಂದ ಉಂಟಾ 
ಗುವ ತೊಂದರೆ; ಅತಿವ  ಷ್ಟಿಯಿಂದಾಗುವ ಕೆಡುಕು: ಆ ಮಂಡಚನುಂ 
ಬಾನಗೇಡು ಬಜಿಗೇಡು ಎಂನದೆ (89ಎ. ೦೯೩೨೪ ಉಡುಏ. ೩೦೮ ೨೨; 1293): 
ವರುಷಂಪ್ರತಿ ಬಾನಗೇಡು ಬಜಿಗೇಡುಯೆಂನದೆ ೧೨ ಮುಡಿ ಅಕ್ಕಿಯನೂ 
. ನಡಸಿ ಬಹರು (ಇ: 1X - ಸ, 
(ಬಾನ್ಮ ( ಎಬಾನ್‌,) +೬ ಕೇಡು] 
ಬಾನಲ್‌ (ನಾ). ೧. ಧಾರೆ; ಪ್ರವುಹ : ಪೊದಟ್ಚಿ ಕಣ್ಬನಿಯ ಬಾನಲ 
ತಣ್ಮಸದೊಳ್‌ ಪಗಿಲ್ತು ಪಾವಸೆಗೊಳೆ ಕಾರ ತಂದಲೊಳಗುಂದಲೆಯಾಗಿರೆ 
ನಟ್ಟು ಸೋರ್ವ ಪುಬ್ಬಸದಿಯ ಪೆಣ್ಣ ಜೋಹದವೊಲೊಬ್ಬದಳೊರ್ವ 
ಳನಂಗರಾಗದಿಂ (ಕಾಂತಿಫು. 6-69); ಕಣ್ಣೀರ ಬಾನಲ್ಲಳಿಂ ಬಸಿವಾಸ್ಯಂ 
ಪಿಸುಣಾಡಿತ್ತ ಸಮಾಸ್ತ್ರನಸ್ತೃಹತಿಯಂ ತತ್ಕಾಮಿನೀರೂಪಕಂ (ಉರೀರಾವ- 
೪-ಂ%) : ಕಪೋಲದೊಳ್‌ ಬಳೆಯಿಸೆ ಬಾನಲಂ ಸುರಿವ ಬಾಷ್ಟಜಳಂ 
ಕರುಣಾರ್ದ್ವಹಾರವಂ ಬಳೆಯಿಸೆ ಬಾಯ ಬತ್ತ್ರೂಗೆಯನಿಂತೆರ್ದೆಗೆಟ್ಟಿಟುತುಂ 
ಮದಿ ಬಿಟ್ಜಳಂದಜಿತಸೇನೆ ನೃಪಾಲಪದಾಬ್ಯ ಮಮೂಲದೊಳ್‌ (ಕಂದ್ರಫು. 
8-00). ೨. ನಿಂತ ನೀರು; ಕಂಂಟೆ; ಬೆಂಚೆ : :  ನಾನಲ ಬುನಲ 
ನೀರಂ ಮಾನೊಲ್ಲುಂ ರಾಜಹಂಸನೊಲ್ಲುಮೆ (ನುಲ್ಲಪು- ೦೩-೦೬೩):. ಮೆಳೆ 
ಯುಮಂ ನಾನಲುಮಂ ಬಾನಲುಮಂ ಸಡಿಂಬಮನಿಡಿಂಬವಮುಂ . 
ಬಳ್ಳಿಯುಮಂ ಕಳ್ಳಿಯುಮಂ ಕಳೆದು ಪೋಗಿ (ಊನ: ೬-ಂ೬ ವ. ಹಿ. 
(ಕನ್ನಿ ರು, 'ಬೆವರು ಇತ್ಯಾದಿಗಳ ತೇವದಿಂದ) ಕದಡಿರುವ ಸ್ಥಿಶಿ ; 
ಮಸುಕಾಗಿರುವಿಕೆ : “ಬಾದಲೆನೆ [೫೫ - ಬಾಸುಳೆನೆ] ಮಸುಳಿದುದುಂ” 
(ತಕಕ. ೬೩೦) : ಉಣ್ಮೆ ಬೆಮರ್‌ ನಸುಬಾನಶಾದ ಬೆೊಟ್ಟೆಂಬಿವು ಕೂಟ 
ದೊಂದು ಸವಿಯಂ ಪಸುಣಾಡುವುವೀ ಲತಾಂಗಿಯಾ (ಶಂರ್ರಫು- 6-೭೨): 
ತಾಟುಂಬಲಾಯೆಟ್ಟ ಸಸರ ಕಡೆಗೆನ್ನೆಯ ಬಾನಲಾದ ಬೊಟ್ಟು 
(ಕಮುದ. ೦೬೨ ಶ್ರಯೋ) ; ಚೆತ್ತಭ್ರಮಣದ ಮಂಕಿನಿಂದ ಬಾನಲಾಗಿ. ರಣ 
ಧೀರನಿಗೆ ಸಾರ; (ಕುಂಕ್ರಶ- ೦೪೩-೭). "ಬಾನಲ್ಲೊಳ್‌'. 
*ಬಾನಲ್ಟೊರೆ' ಪರಾ 
[ದೇ.8 ತಮಿ. ತ್‌ ಐ ವ್ಯವಸಾಯದ -ಭೂಮಿ, ಸಮುದ್ರ. 
ಒಂದು ಬಗೆಯ ಸಸ್ಯ ; ಮಲ, ಪಾಣಲ್‌ ಎ ಒಂದು ಬಗೆಯ ಸಸ್ಮ] 
ಬಾನಲೆ (ಕ್ರಿ). ಆಕಾಶದಲ್ಲಿ ತಿರುಗು, -ಸುತ್ತಾಡು: ಗಾಳಿ ಬಾನಲೆಯುತಿದೆ 
ದೆಸೆಗೆಟ್ಟ ಶಿರುಕನಂತೆ (ಗೋಳುಪಿ. ೦-೦). 
ಬಾನಲೆವರ್‌ -- ಆಕಾಶದಲ್ಲಿ ಸಂಚರಿಸುವವರ ೨ ; ದೇವತೆಗಳು : 
ಬನ್ನಿ, ಓ ಬಾನಲೆವರೆ, ನಮ್ಮ ತೋಟಕೆ, ನಂದನವನೆ ಮಾಂಸುವೀ ದಿವ್ಯ 
ಮೋಟಕೆ (ಅ೬ಕೇ. ೨೦-೦). (ಬಾನ್‌ 4- ಅಲ್ಲ] 
ಬಾನಲ್ಲೊಳ್‌ (ಕ್ರಿ). ಮಸಂಕಾಗು ; ಕಾಂಶಿಹೀನವಾಗು : ಬೆಳ್ಳೇಲ್‌ 
ಬಾನಲ್ಗೊಂಡ ವದನಮಂಡಲಮೂಂ ... ಜಡತೆಗೆಡೆಯಾದ ಯಾನಮೂಂ 


೪೪-೩3 ; 1434). 


೬೩೭೬ 


| ಬಾನಲ್ಹೊರೆ (ಕ್ರಿ)- 


ಬಾನಾವರ (ನಾ). ಒಂದು ಬಗೆಯ ಸಸ್ಯ: 


30 


40 


46 


ಬಾನುಲಿ 
ಬೆರಸು ಮೆಲ್ಲನಲ್ಲಿಗೆ ವಂದು (ಕುಸುವೂ. ೦೩-೪೬ ನ). [ಬಾನಲ್‌ + ಕೊಳ) 
(ಕಣ್ಣೀರಿನ) ಧಾರೆಯಿಂದ ಕೂಡಿಕೊಳ್ಳು 
ಭೃಂಗಾಳಕಂ ಪ್ರಸ್ಟಳಿತೋದ್ಯದ್ವೇಣಿ ಬಾನಲ್ಹೊರೆದವುಳಕಪೋಳ(ಸ್ಟಳಂ) 
- ಕಣ್ಗೊಳೆ ತಳಿರ್ವಸೆಯೊಳ್ಕಾಂತೆಯಂತಿರ್ದಳಾಗಳ 

[ಬಾನಲ್‌ +೬ ಪೊರೆ] 

ಬಾನಲ್ವರಿ (ಕ್ರಿ). ಧಾರೆಯಾಗಿ ಸುರಿ. 
ಕೋಡೆೊಳಿರೆ ನೆತ್ತರುರೋಮಣಿಯಿಂ ನೆಲಕ್ಕೆ ಬಾನಲ್ವ ರ೦ವನ್ನೆಗಂ ಪ್ರಹತ 
ದಿಂಡಿಜ:ದೆತ್ತಿದೊಡಗ್ರಹಕ್ತದೊಳ್‌ (ಕಾವ್ಯಾವ- ೬೮); ಕಣ್ಣೀರೆ ಷಷ್ಟ 
ಬೆಳೆಪ ಮೈ ಮೈಯ ಸಂತಾಪದಿಂ ಬಾಡುವ ವಕ್ವಂ, (8೧ರ. ೦೦-೩೬) ; 
ನುಡಿಗೇಳುತಾನಂ.ದಾಶ್ರು ಕಣ್ಣೊಳು ಬಾನಲ್ವ ರಿದುದು (ಕುರಾಶಾಂ- ೩೬-೪೦)- 

[ಬಾನಲ* + ವರ್ಮಿ? 

ಬಾನಳ್ಳಿ (ನು). ಒಂದು ಹಳ್ಳಿಯ ಹೆಸರು : ಬಾನಳ್ಳಿಯ ಬನ್ನಿಯವಮ್ಮು 

ಸೆಟ್ಟಿಯ ಮಗ ಪೆಮ್ಮಣ್ಣ (ಎಕ. ೪(1). ತತಿಮರತ. ೧೦3-೪ ; ನಿಯ ಕತ). 
[? 1% ಹಳ್ಳಿ (-೭ಪಳಿ 1) 

ಬಾನಾಡಿ (ನಾ). ಆಕಾಶವನ್ನು ಮುಟ ಸ್ಸಾವಂತೆ ಕಾಣುವಷ್ಟು ಎತ್ತರಕ್ಕೆ 
ಹಾರಾಡುವ ಒಂದು ಬಗೆಯ ಪಕ್ಷಿ; ಟಿಟ್ಟಿಭ : “ಬಾನಾಡಿಯೆ:ದು 
ಟಿಟ್ಟಿಭಂ” (ಕತತಾ- ೩0-೯೭) ; ಶುಕಂ ಬಾನಾಡಿ. . . ರತ್ನಖಗಮಿರ್ಕುಂ 
ತದ್ವನಾಗೌಘದೊಳ್‌ (ರಾಜಕ: 8-89) : ಈ ದೃಷ್ಟಿಯಿಂದ ಹೆಲ್ಫಿ ಕವಿಯ 
ಬಾನಾಡಿ (೫೬711೩೯೬) ಒಂದು ಹಕ್ಕಿ ಮಾತ್ರವಲ್ಲ ; ಅದೊಂದು ಚೈತನ್ಯ 

[ಬಾನಿ + ಇಆಡ್ಮಿ] 

ಬಾನಾವರ, ನೀರ. ಸಲ್ಲೆ. 


(ಕಾಂತೀಠೃ- 
೦೦ ೬೪). 


ಹರಿ : ಬಲ್ವೈಣನುರ್ಚಿ 


(ಸದಸ. ೩3). 
ಹರಕೆ 
ro 
ರಾಜ್ಯಭಾರ 
| ಸುವುದೆಲ್ಲನ ಸತ್ತೂ, ಬಾನಾಳ್ಳಿ 
[ಬಾನ್‌ 4 ೮] 


(ರ ಔಗಿ- ೩೪-೭೭೩). 

ಬಾನಾಳ್ಕೆ (ನಾ). ಸ್ವರ್ಗದ ಆಳ್ವಿಕೆ. 
ಮುಕ್ತಿಯಂ ಕಣ್ಣೆ 
(ಹೊಂಗಳು. ೩೮-3೦). 

ಬಾನಿ, `ಪಾನೆ' ನೋ. 

ಬಾನ್ಮಿ, ಭಾನೆ (ನಾ). ಗಾಯನದ ರೀತಿ-._ ಪದ್ಧತಿ: ಆ ರಾಗವನ್ನು ಹಾಗೆ 
ಹಾಡಬಹುದೆಂದು ಅವನು ತಿಳಿದಿರಲಿಲ್ಲ. ಆ `ಬಾನಿ' ಅವನಿಗೆ 
ಹಿಡಸಿತ್ತೂ (0೧3: ೦೬). ಭಾನೆ : ನಿಮ್ಮ ಭಾನೆ ನೋಡಿದರೆ ನಿಮಗೆ 
ಕರ್ಣಾಟಕಸಂಗೀತ ಚೆನ್ನಾಗಿ ಬರುತ್ತೆ ಎಂದು ಕಾಣುತ್ತೆ 

[*-ಹಿಂ. ಬಾನಾ ; ಮರಾ. ಬಾಣೀ) 

ಬಾನಿಗ (ನಾ). ಮಡಕೆಯನ್ನು ಮಾಡುವವನು ; ಕುಂಬಾರ 
ನಾಗಪಣ್ಣಿ ತರ ಮಕ್ಕಳು ಮಲ್ಲಪನವರು ಕಾಳಿಭಕ್ತನ ಮಕಳು ಮಾರಹಳಿ 
ಬಾನಿಗ ಕಾಲಭಕ್ತಗೆ . . . ವಿಕ್ರಮಸಂವತ್ನರದ ಕಾರ್ತಿಕ ಶು ೧ ಪರಿಯನ್ನರ 
xxx (ಎಕ. 11, ಮಳವ. ೦೦೯-೦೯ ; 13೫8); ಒಳ್ಳೂರಿಗಂ. ಬಾನಿಗು, 
ಪಟ್ಟಣಿಗಂ (ಕರ್ಮಾನು. ೪೦೯ ಪ್ರಯೋ). [ಬಾನ್‌ ೬ - ಇಗ] 

ಬಾನು, “ಬಾನ್‌,” ನೋ. 

ಬಾನು "ಪಾನೆ' ನೋ. 

ಬಾನ್ಮು `ಬಾನಇ' ನೋ. 

ಬಾನುಲಿ (ನಾ). ೧. ಆಕಾಶದಲ್ಲಿ ಕೇಳಿ ಹ ಶಬ್ದ: ಅಶರಿ:ರವಾಣಿ: 
ನಿ:ರಡಿಸಿದುದರಿಂದ . . . ಕೊಳದೊಳಗೆ ಕಾಲಿಟ್ಟನು, ಅಷ್ಟರಲ್ಲಿ 
ಬಾನುಲಿಯು ನ (ಹಯುಕ್ಷತ್ರ- ೨) ; ನನ್ನ ದೇಹದ ಬೂದಿ 
ಯೊಳೆಗೊಂದಿನಿತು ಗಂಗೆಯ ಸೇರಲಿ. ಅಲ್ಲ ಧಾರ್ಮಿಕನಂಬಿಕೆಯು ; 
ನನ್ನ ಬಾಲ್ಯದ ಬಾನುಲಿ ಚ 8೩-3). ೨. ರೇಡಿಯೋ; 
ಆಕಾಶವಾಣಿ : ಅದು ಸಂಗೀತಕಚೇರಿ ಇಲ್ಲವೆ ಬಾನುಲಿ ಇವುಗಳಿಂದ 
ಕೇಳಿ ಬರುವ ಸಂಗೀತವಲ್ಲ (ಕರಕ. ೩೦) ; ಬಾನುಲಿಯೇ ಕಂಪಿಸಿ ವಿಶ್ವವೆಲ್ಲ 


: ಪರ್ವಜೀವಂಗಳುಂ 


ಪೂಣ್ಣೆ 


ಘಮ 


ತಂಂಬು 


(ಉವೊನೆ.: ೯೦). 


ಒಂದು 


ಆದು 


ಬಾನುಲಿಕೇಂದ್ರ 


ರೊಂಪಿಸಿ ಏನನರ್ಥ ಏನನರ್ಥ ಎಂದು ಕೂಗೆ ಕೂಗಿತು (ಸೂರ್ಯ? -೦೦-೪). 
೩. ನಿಸ್ತಂತುವಾರ್ತಾಪ್ರಸರಣವನ್ನು ಮಾಡುವ ಕೇಂದ್ರ : ಆಕಾಶ 
ವಾಣಿನಿಲಯ ; ರೇಡಿಯೋಕೇಂದ್ರ : ಬಾನುಲಿ ಅಧಿ ಉಪಅಧಿಕಾರಿ 
ಗಳಿಗೆ ಮಾತಿಗೊಮ್ಮೆ ಕೈಮುಗಿದು ನಗಲು ಸಹ ಸವುಡಿಲ್ಲದಾಯಿತು 


(ಹುಕ್ಕುಹು. 0೫) ; ಬಾನುಲಿಯಲ್ಲಿಯ ತನ್ನ ಕಾರ್ಯಕ್ರಮವನ್ನು ಮುಗಿಸಿ 6 


ಕೊಂಡು ಮರುದಿನ . . . ರಹೀಮ ಊರಲ್ಲಿದ್ದ (26g: 68) . 
[ಬಾನ್ಕ್‌ + ಉಲ್ಕಿ) 
ಬಾನುಲಿಕೇಂದ್ರ (ನಾ). ಇ ಬಾನುಲಿ ೩: ದೆಹಲಿಯ ಬಾನುಲಿಕೇಂದ್ರ 
ದೊಳಿರುವರು ಆ ರಾಮಕೃಷ್ಣನೆನುವವರು (ಇಂಕಾಶ. ೩9-೬೦) ; ಬಾನುಲಿ 
ಕೇಂದ್ರದ ಮಂತ್ರಿಗಳಿಂದ ಹಿಡಿದು . . - ಪ್ರತಿಯೊಬ್ಬರಿಗೂ ಪತ್ರಗಳನ್ನು 
ತಂದ (ಹುತ್ಮುಹು. ೦೬)- [ಬಾನುಲಿ - ಕೇಂದ್ರ) 
ಬಾನೆ "ಪಾನೆ' ನೋ. 
ಬಾನೆಡೆ (ನಾ). ಗಗನಸ್ಮಳ; ಆಕಾಶ : ಎನ್ನೊಡೆಯನ ಬಲ್ಬಂ .. 
ಬಾನೆದೆಯೊಳ್‌ ಸುಟಿದಾಡುವರೇನಜನಿಯರೆ (ಕದ್ಮಿಣಾ- ೦6೭) ; ಏನೆಂಬೆ 
ನತುಳಸಂತೋಷಮುಂ ರೋಷಮುಂ ಬಾನೆಡೆಗೆ ನೆಗೆವ ಬೊಬ್ಬುಟಮುಂ 
ಘಫಾಟಮಂಂ . . , ದೇವಾಸುರರೊಳೆಸೆದುದು (ಕಂತ್ರಿ. ೪೩-೩6). 
_ (ಬಾರ್ನ್‌ 4 ಎಡ್ಕೆ) 
ಬಾನೆರೆಯ (ನಾ). ದೇವತೆಗಳ ಒಡೆಯ; ದೇವರಾಜ: ಮಣಿಯುವೆನು 
ಮಾತಾಯಿ. ಬಾನೆರೆಯನೆರಗುೂವೆನು (ತೆರಾ - 1, ೪೩೬) 
[ಬಾನ್‌ + ಎರೆಯ (ಆ ಎಆ್‌ಯ)] 
ಬಾನೊಡತಿ (ನಾ). ದೇವತೆ; ಅಪ್ಸರೆ : ಮುಡಿ ಮುಗಿಲ್ಕಣ್ಮಿಂಚುಗುರು 
ತಾರೆ ಮೊಗ ಸಸಿ ಬಡನಡುವಾಗಸವಾಗೆ. ಕಡುರಯ್ಯಮಾದಳು 
ಯ್ಯಲೆಯೊಳೊರ್ವಳು ಬಾನೊಡತಿ[೫ ೫. ಲಿ)ಯಂತೆ (ಕುರಾಶಾಂ. ೨೮-೩೩). 
[ಬಾನ್‌ -- ಒಡತಿ] 
ಬಾನೊಡಲ (ನಾ). ಆಕಾಶವೇ ದೇಹವಾಗುಳ್ಳವನು; ಸ್ವರೂಪರಹಿತ : 
ನುಡಿವುದು ಪುದ್ದಲ ಕೇಳ್ವುದು ಪುದ್ಧಲ ಕಡೆಗೆ ಪುದ್ದಲ ಸ್ನೇಹ ಕೋಪ 
ಜಡಿದಿವ ನೂಂಕಿ ನನ್ನೆದೆಯೊಳಿರಯ್ಯ ಬಾನೊಡಲಾ ಚಿದಂಬರಪುರುಪ 
(ರರೆತ. ೪6.೦೨೩). [ಬಾನ್ಕ್‌ ೪+ ಒಡಲ್‌ + - ಅ) 
ಬಾನೆ (ನಂ). “ಕುಂಬಾರಿಕೆ” (ಕ್ರಕಣ) : ಬಾನ, ಆನೈ, ಸೀನೈ (ಕರ್ಮಾನು- 
83೭ ಪ್ರಯೋ): [ಬಾನ್‌, + - ಕೆ 
ಇನ್ನವಿರ (ನಾ). ಆಕಾಶವೇ ಕೂದಲಾಗಿರುವವನು ; ವ್ಯೋಮಕೇಶ ; 
"ಎಣ್ಮಯ್ಕಂ . . . ಬಾನ್ನವಿರಂ, ದಪ್ಪಕವಗೆಯಂ 
ಆಯ್ಕೊಗಂ - ಈ ೩೩ ಈಶ್ವರಂಗೆ ಪೆಸ೦್‌ ಚ (ಕರಸಾ. ೦-೪೭); 
ಬೆಳ್ತಸಂದಳಿದೆಸೆದಿರ್ದ್ದ ಬಾನ್ನವಿರನೊಳ್ಳರಿಜಂ ತಳೆದೊಪ್ಪಿ ತೋಣಜ್‌ದಂ 
ಬಾನ್ನವಿರನ ತಲೆಯುನಡರ್ದುಂ ಪಾರ್ವತಿಗೆ ಸವತಿ 
- ಪಾತಾಲದತ್ತಣ್ಣೆ ಪೋದ ತ್ರಿಪಥಗೆ ಕಾಣಿಸಿಕೆ೧ಂಡಳ್‌ 
(ಉಮಾಶ್ಮ- ೩೦-೦೦). [ಬಾನ್‌ 4+ ನವಿರ್‌ ೬ - ಲೃ] 
ಬಾನ್ನಿಗಾರ್ಲಕುಪ್ಪೆ (ನಾ). ಒಂದು ಸ್ಥಳದ ಹೆಸರು; ಅನ್ನೆ ಬನ್ನು 


2 
ಛು 
ಬಂನ್ನಿಗಾಡ್ಲಕುಪ್ಪೆಯೆ: ವಾಂಜಕೊಬಕ್ತಿಯ ಸನ್ನು ಪಾದರಿಯುಳ್‌ ಕೂಡಿತ್ತು 


೪ವ 


ಅಬ; 


(tote. 8-೪); 
ಯಾಗಿಯುಂ . . 


(ಫಲಂ. ೦೯೨೭,೧೧5-೪೯ ; 726). [?] 
pS ತ್ತಿ ಕ pad [od ರಾ ರೆಣಾ * ನ್‌್‌ ಆ ಎ 
ಬಾನ್ನೀಜಕಿ (ನಾ). ಸ್ವರ್ಗಲೋಕದ ಹೆಣ್ಣು: ಅಪ್ಸರೆ : ಮಡದಿ 
ಬಂನ್ನೀಅಕಿಯೊರ್ವಳ* ಚಂಚಲದೃಷ್ಟಿಯಿನತ್ತಮಿತ್ತಂ ನೋಟ್ಬಳ್‌ 


(0೪ವಾಕ್ಕ. ೦-೪). (ಬಾನ್‌, 4 ನೀಜ್‌] 
ಬಾನ್ನುಡಿ (ನಾ). ಬಾನುಲಿ ೧: “ಎಲೈ ರಾಯ... 
ಮನೆಗುಯ್ದ್ಲು ಮಗಳಿಂದೆ ಪಾಲಿಸು” 
[ಜಾನ್‌ 4 ನುಡಿ) | 


ಇವಳಂ 


(ಅಡ್ಕುತ. ೩೦-೨೬). 


೬೩೭೭ 


139 


40 


ಎಂದು ಬಾನ್ನಡಿಯೊಂದಾದುದು, 48 


ಬಾಪುರಿ 
ಬಾನಟೆ 


ಟ್ಟೆ, ಬಾಂಬಟ್ಟೆ (ನಾ). ಆಕಾಶದ ದಾರಿ; ಅಂತರಿಕ್ಷಮಾರ್ಗ : 
ಗಿ೦ರಿಶನೊಡವೆರಸಿ ಗಿ೦ಿಜಾತೆ ಬಾನ್ಸಟ್ಟೆಯೆೊಳು ಬರುತಲಿ (ಂದತ್ರ. 03-86); 
ಬಾನ್‌ ಬಟ್ಟೆಯಲೆವ ಬರ್ದಿಲರಾ ಚಾಚರೆಯೊಳೇಗಳುಂ ಕುಳಿತಿರ್ದ ಶಿಖರ 
ಗಾತ್ರದ ಪರ್ದುಮೂದಿಯನೆಂ ಕಂಡೆದಕೆ "ಶಕುನಿಶಿಲೆ' ವೆಸರಿಟ್ಟರನ್ವರ್ಥಮಂ 
(ಶ್ರೀರಾನಾ- ೩೬೩-೩6). ಬಾಂಬಟ್ಟೆ: ಇಂದಿರವಿಲ್ಲ ಪಾಂಗನೆನಸುಂ 
ಬಾಂಬಟ್ಟೆಯೊಳ್‌ ಬೀಆ್‌ ಕಣ್ಣೆತ್ತಂ  ಸೋಲಮನೀವ ರತ್ನವಸರಂ 
ಚಿಲ್ವಾದುದಾ ಬೀದಿಯೊಳ್‌ (ಕಳಾ. ೩೬) ; ಆಸಅ ತೊಲಗಿಪ ಜಲವುಂಟೆ 
ಬಾಂಬಟ್ಟೆಯೊಳು . (ನಾಗಳು. ೦-೩೩)- [ಬಾನ್‌, ೬ ಬಟ್ಟೆ] 
ಬಾನ್ಬರೆಪ (ನಾ). (ಆಲಂ) ವಿಧಿಲಿಖಿತ ; ದೈವಸಂಕಲ್ಪ : ಆ ಭಯಂಕರ 
ಗಗನಶಣುನಮಂ ನೋಡಿ, ದೊರೆ ದಶರಥ ತನ್ನೆ ಕೊನೆಗದೆ ಬಾನ್‌ಬರೆಪ 
ಮೆಂದು ಬಗೆದು . . . ಒರೆದನಿಂತುಟು (ಶ್ರೀರಾಮನೂ. 3೩-೭೬). 
[ ಬಾನ --ಬರೆಪ ] 
ಬಾನ್ಸಳಕು (ನಾ). ಆಕಾಶದ ಬೆಳಕು; ಗಗನದ ಕಾಂತಿ : ಕಂಡರಾ 
ಬಿಡುಗಣ್ಣ ಬೆಳಕನ್‌, ಪೊಳದು ಪೊಳೆಯಿಸುತಿರ್ಪ` ಬಿಳಿಯ ಬಾನ್‌ಬೆಳಕನ್‌ 
(ಹೊಂಗಳು. ೩೬-೦೨). [ಟಾನ್‌ + ಬೆಳಕ್ಕು (ಎಬೆಳಗ್ಗು)] 
ಬಾನ್ಮಣಿ, ಬಾಮ್ಮಣಿ (ನಾ). ೧. ಸೂರ್ಯ : “ತಾವರಿಗೆಳೆಯೆಂ, 
ಪಗಲ ಬೊಜಂಗಂ , . . ಬಾನ್ಮಣಿ .. . ಗರಂಗಳಾಣ್ಮಂ - ಈ ೧೧ 
ಸೂರ್ಯನ ಪೆಸರ್‌” (ಕನಾ. ೪6-39) ; “ಬೆಂಗದಿರಂ . . - ಬಾನ್ಮಣಿ 
ಪಿಂಗದೆ ತಾಂ ನೇಸಜಕಿಂದು ತಾವರೆಗೆಳೆಯಂ” (ಕಂಠ). ಬಾಮ್ಮಣಿ ; 
೨. (ಬೇಡಿದುದನ್ನು ಕೊಡಬಲ್ಲುದೆಂದು ಭಾವಿಸಲಾದ) ಸ್ವರ್ಗ 
ಲೋಕದ ಒಂದು ರತ್ನ ; ಚಿಂತಾಮಣಿ : ಮದನನ ಚಾಗದೇಳ್ಲಿಯನೆ 
ಭೀಕ್ಷಿಸಿ ಬಾಮ್ಮರಮಂದು ನಾಡೆ ನಿಂದುದು ಬೆದರ್ದತ್ತು ಬಾಂಬಸು ಕರೆಂ 
ಮಿಗೆ ಬಾಮ್ಮುಣಿ ಕಲ್ಲಿದೆಂದು ತೋರ್ದುದು ಜಗದಲ್ಲಿ (ಕಂದ್ರಕ್ಕು- ೦೫-೦೪೩4)- 
ಬಾನ್ಮಣಿಗಣ್ಣ ಸೂರ್ಯನನ್ನು ಕಣ್ಣಾಗುಳ್ಳವನು ; ಶಿವ: 
ಬಾನ್ಮಣಿಗಣ್ಣನು . . . ನೆಲದಳಿದನಣುಗಿಯಾಣ್ಮಂ ಸಿದ್ಧನಂಜೇಶ ರಕ್ಷಿಸುಗೆ 
ಬಿಡದೆಮ್ಮುನು (ಕಾಶ. ೦-೪)- [ಬಾನ್ಕ್ಮ್‌ 4+ ಮಣ್ಮಿ? 
ಬಾನ್ಮೀನ್‌ (ನಾ). (ಆಕಾಶದ) ನಕ್ಷತ್ರ ; ತಾರೆ: ಜಾರ, ಓ ಬಾನ್‌ 
ಮಾನ್ಗಳ ಮೇಟೀ ! (ಉತಿಗೊ. 8೩೦-೦೦೬೪). [ಬಾನ್‌ -- ಮಾನ್‌] 
ಬಾನ್ಮೀನ (ನಾ). ಇ ಬಾನ್ಮೀನ್‌ : ನನ್ನಲ್ಲಿ ಏನೊ ಮಿಸುಗುತ್ತಲಿಹುದು 
ಬಾನ್‌ಮಾನ ಮಿಣುಕುವಂತೆ (ಕೃ ದಸ. 9-6). [ಬಾನ್‌, 4 ವಿಸನ) 
ಬಾನ್ವಕ್ಕಿ. ಬಾನಕ್ಕಿ (ನಾ). ಒಂದು 'ಬಗೆಯ ಹಕ್ಕಿ ; ಬಾನಾಡಿ: 
ನರ್ತಿಪ ನವಿಲು ಕೊಂಡಾಡುವ ಬಾನ್ವಕ್ಕಿ ಪತಿಯ ಬೇಡುವ ಗಿಳಿವಿಂಡು 
ದೈನ್ಯದಿಂ ಬಿನ್ನಹ ಮಾಡುತಿರ್ದುವು ಮನ್ಮಥಗೆ (ಕೋಶಶ. 8-೩೪)- 
ಬಾನಕ್ಕಿ: ಬಾನಕ್ಕಿಯು ಬೇರೆ ತರದಿಂದ ತನ್ನ ಗೂಡು ಕಟ್ಟಿಕೊಳ್ಳುತ್ತದೆ 
(ನುಂಬಯಿ- 3-೦೦೪); ಸುಗ್ಗಿಯೆಡೆಗಯ್ದು ವಾ ಬಾನಕ್ಕಿಯಂತೆ (ಗೂಲ್ಲೊಳಾ: 
[ಬಾನ್‌ * ಪಕ್ಕಿ) 


10 


18 


20 


೪೪-೬೩೪)... | 
ಬಾಪು "ಬಾಪ್ಪು' ನೋ. 
ಬಾಪುರಿ. ಬಾಪೂರಿ, ಬಾಪ್ಪುರಿ, ಬಾಹಂಪುರಿ,. ಬಾಹುರಿ (ನಾ). ತೋಳಿ 

ನಲ್ಲಿ ಧರಿಸುವ ಒಂದು ಬಗೆಯ ಆಭರಣ ; ಕೇಯೂರ: “ಬಾಪುರಿ 

(ಬಾಹುರಿ)-ಬಾಹುಪೂರ(-ಯು) ಣ ಕೇಯೂರ” (ಕರ್ಕಕೋ. ೩೦); ಕಂಕೆ 

ಲಿಯ ಕರ್ಣಪೂರಮದಿರೂತ್ತೆಯ ಬುಪುರಿ ಮೆಆ್‌ವ ಪೂವಿನ ಸಂತೆ ಕರಂ 

ಮನೋಹದ್ಲೂ (ಕೃಷವಿ- ೪-6೬) ; ಅಳವಡಿಸಿ ತೋಳ ಬಾಪುರಿ ಬಂದಿ ಭುಜ ' 
ಕೀರ್ತಿಗಳನು (ನವರೋ. 00-98). ಬಾಪೂರಿ ; ಗೌರಮ್ಮ ಉಟ್ಟಿಹಳು 
ಭರಜರಿ ಹೊನ್ನ ಹಾರ ತೋಳಿಗೆ ಒಂಕಿ ಬಾಪೂರಿ (೨ರ, ಪು: ೦೪-೬೦) ; 
ಹರಡೇ ಕಂಕಣ ಕಮಲಾದೇವೀ ಒಂಕೀ ಬಾಪೂರೀ ನಿಟ್ಟಿನೊಳಗೇ 
| ಕುಪುಸಾವೂ (ತುಟ್ಟತ. ೦೩)- ಬಾಪ್ಪುರಿ : ಬಾಲೆಯ ಕಡಗ ಕಂಕಣ 


ಬಾಪ್ಪು. 


ಬಾಪುರೆ 


ತೋರ ಬಾಪ್ರ್ಹುರಿ ಮೇಳೈಸಿರೆ ತನುವಿನೊಳು (ತಕಕ. £೬ ೭೩). 
ಬಾಹುಪುರಿ ; ಪೊಳೆವ ರನ್ನದ ಬ:ಹುಪುರಿ ಭುಜಕೀರ್ತಿ ತೋಳ್ವಳೆ . ,.. 
ಧರಿಸಿ ಕಳಿಪುಬೆನು (ಗೀತಗೋ. ೭-೪) ; ವಜ್ರದ 'ಕಡಗಗಳೆಂ ರತ್ನಬಾಹ:ಪುಡ 
ಉಂಗುರಗಳು ' ತರಿಸಿ ಅವರನ್ನು ತಾನೇ ಅಲಂಕರಿಸಿ (ಮುರ್ತಾಮಂ- 
909). ಬಾಹುರಿ ; ರನ್ನ ಬುಹುರಿಯ ಕರಮೆಸೆವ ಜರ್ದುಣಿತಕಂಕಣ: ಬೆರಳ 
ಮುದ್ರಿಕೆ, ಚಿಳ್ಳುಗುರ ಸಿಂಗರವಿಡಾಯದೊಲ್‌ (ಆನಂರಾ: ೬ ೭-೧೪). 
ಬಿಂಕದೆ ೧ಡ್ಕಾಣ ಬಾಹುರಿ ಪಿಲ್ಲಿ ಮಂಟಿಕೆ-ಕುಂ32ವತಾಂ!1ಯು ಧರಿಸಿಬಳು 
*ಬಾಹುಪೂರಕ'. *ಬಾಹುಪೂರಯ' ಪರಾ. 
(ಸಂ, ಬಹುಪೂರ. / ತೆಲು. ಬಾಹುಪುರಿ] 

ಬಾಪುರೆ "ಬಾಪ್ಪುರೆ' ನೋ. 

ಬಾಪೂರಿ "ಬಾಪುರ೦ಿ' ನೋ. 


(ಕಂದಕೊ. 0೯೯): 


ಬಾಪು. ಬಾರ್ಪು. ಭಾಪು. ಭಾಪ್ತು (ಅ): ಶೌರ್ಯ. 
ಸಾಹಸಗಳನ್ನು ಕುರಿತು ಮೆಚ್ಚುಗೆ. ಸಂತೋಷ. ಆಭಿನಂದನೆ 


ಮುಂತಾದುವುಗಳನ್ನು ಸೂಚಿಸುವಾಗ ಬಳಸುವ ಒಂದಂ ಶಬ್ದ 
ಪೊಗಳಲ* ಬಾಪ್ಪೆಪ್ಟುಕೆಯ್ಲಂ ನೃಪಗುಣಗಣಮುಂ ರಟ್ಟಕಂದರ್ಪ್ಪದೆ`ವಂ 
(ಎಡಿ. xt, ೩೩೦:5 ; viv) ; ಅರೆ ಹೋಯಜ ಬಾಪ್ಪೆಂದು ಹರಿಗನೆಂ 
ಗುರು ಪೊಗಬ್ಬಂ (ಪಂಪರಾ. ೨-೬೦) : ಸಿರೇ ಬಾಪ್ಟಮರಾದ್ರಿ ಯಿಂದಧಿಕ 
ಗಭೀರನೆ ಬಾಪ್ಪು (ಮೈಂ. ೧೯೫೩, ೦೩-೪; 117). ಬಾಪು: ಉತ್ತೂಂಗಂ 
ಬಾಪೆಂದು ಧಾತ್ರಿ ಕೈಮಂಗಿವಿನೆಗಂ ಉಪವಾಸದೊಳ್ಲೆಗಟ್ಟಿಂ ಪ್ರೋಷ 
ಧೋಪವಾಸನೆಂಬ ನಾಲ್ಕನೆಯ ಶ್ರಾ ವಕ್ಷನಕ್ಕುಂ (ರರ್ಮಾಮ್ಮ - ೧-೧೩೮) ; 
ಬಾಪು ' ಭಾಗ್ಯವೆ  ನರಜನ್ಮದೊಳು ಬಂದು ಗಂರುಕರುಣದಂ 
ಹೊತ್ತು ಹರಕಿಂಕರನಾಗಿ ಶರಣರ ಬರವಂ ಪಡೆದೆಂ (ವಿಸರ, 
ಬಾರ್ಪ್ರೈ : ಆ ಶೇಷನಂ ತಾಂ ಹೆಡೆಯಿ3ಂ ಬಾಲಂಬರಂ ಬಂಜ್ಬಮಮ 
ಮಲೆವರಾರ್ಗ್ಗೆಲ್ಡಪಂ ... ಎಕ್ಕಲಕ್ಷೋಣಿವಾಳ (ಎಕ. ೪. ಸೆೊರಂ. 
ಎ೩6-೩೦ ನ 1145).. ಭಾಪು ; ಒಬ್ಬರೊಬ್ಬರ .ವಿಧಿಯನೆೊಮ್ಮಿಂಗೆ 
ಕೈಗೊಳ್ಳು ಉರ್ವೀಶ ಸೊಡ್ಡಳಾ ಭುಪು ಭಾಪುರೆ (ಸರ್ವವ- ೧೬೩-೭೭೩) ; 
ಪೂತು ಸೂರಧಿ ಭಾಪು ಮರುುರೇ ಸೂತ ಧಿಶುಧಿಶ»ು ಎನುತ ರಧಿಕವ್ರಾತ 
ಮಿಗೆ ಬೋಳೈಸಿಕೊಂಡರು ಹಯದ ವಾಘೆಗಳೆ (ಕುಠ್ಶಾರೀ- ೪-೩); 
ದಶಾಸ್ಕನ ಪದವಿಘಾತಿಗೆ ಪೂತು ಮರು ಭಾಪೆಂದುದಮರಗಣ (ತೊರರಾ. 
೨-0೦೩-೨೦). ಭಾಷ್ಟು: - ಅಂಬರೆಡೊಳ್‌ ನಿಂದಾ ಗಜಪ್ರಿಯಾಂಬರಚರರ” 
ಜೀಯಯ್ಕ ಭಾಪ್ತೆಂದಂ ಜೀಂಕರಿಪನ್ನಂ ವನದಂತಿ ಪೋರ್ವುದು 
ನಿಷುದ್ಕಾರೂಢದಿಂ ಪೋರ್ವವೊಲ (೫9ಶಿಫ್ರ- ೨-೦೦೦); 
ಪಂಚಾಚರಣಂಗಳಿಂ ದಯೆಗೆಯ್ಗೆ ಸೂರಿಗಳಶೇಷರ್‌ ನಮ್ಮೊಳಾ 
ಚಾರಮಂ (ಏನರ. ೦-೩). 

'ಬಬಾಪ್ಪ; ಭಾಪುಭಾಪು, ಭಾಷ್ಪಭಾಪ್ಪು (ದ್ವಿರುಕ್ತಿ): “ವಂದಿಜನ 
ಕಲ್ಪಕುಜಾತನೆನಲ್ಕೆ ಸಾಲ್ದು ಲಕ್ಷೀನಳೆಯಂ ಬಬುಪ್ಪೆ ಸೆದನೀ ಕಲಿಸಿಂದರ 
ಬಾಚಿಭೂಮಿಪ (ಸ. 1-1, ೨೨೬-೨೪; 1132): ವಿಳಸದ"[ಉ] ಭೋಗ 
ವತಿಯೆನೆರೆ (ಸ)ಲೆ ಭೋಗಿಗಳಿಂ ಬಬಾಪ್ಪ ಮಾಳಿಗೆ ರಯ್ಶಂ (ಎಇ. ೫೪. 
೩೨೦-೩೩; 1172): ಅಭಿನ ವಭಂಗಿಯೊಳರಿಯಂ ವಿಭು ಮಡಿಪಿದೆ ಭಾಪುಭಾಪೆ 
ಮತ್ತೂತ್ಸವದಿಂ ನಭದೊಳ*್‌ ಮುನಿಪತಿ ನಾರದಂ.. ,". ಹರಿಗಿಂತೆಂದಂ 
(ಗಂ. 8-96); ಗಗನದಿ ಸುರರು ಕೊಂಡಾಡಿದರು ರಾವುತರರಸನಹುದೊ 
ಭಾಪಭಾಪೆಂದುದು ಸಮಸ್ತಜನ'(ನಳತ. ೭-೬); ಸ೦ಗರರಂಗಭೂಮಿಯೊಳ್ಟರಿ 
ದುದು ಭಾಪ್ಪಭಾಪ್ಟು ಮರು ಭಾಪೆನಲಂಣನ ಗಂಧವಾರಣಂ 
(ಎಳ. ville ಸಾಗರ. ೦೦೯೨೨೭; 1079). 


ಬಾಪುುರಿ "ಬಾಪುರಿ' ನೋ. 


ಬಾಪ್ಪುರೆ, ಬಾಪುರೆ, ಭಪ್ಪರೆ, ಭಾಪುರೆ (ಅ). ಶೌರ್ಯ; ಸಾಹಸ 


ಒ-೪6)- 


ಭಾವನೆ |. 


30 


4೦ 


«5 


ಬಾಬಂದಿ (ನಾ). ಒಂದು ಬಗೆಯ ತೆರಿಗೆ: 


ಬಾಬತ್‌ "ಬಾಬತ್ತು" 
ಬಾಬತು `ಬಾಬತ್ತು' ನೋ. 


'` ಬಾಬಯ್ಯ 


ಗಳನ್ನು ಕುರಿತು ಹೊಗಳುವಾಗ ಬಳಸುವ ಒಂದು ಕೊಂಡಾಟದ 
ಪದಿ: ಬಾಪ್ಟುರೆ ಸಿಂಗಂ ಭಬ್ಯ(ವ್ಯ)ಸೇಬ್ಯ(ವ್ಯ)ಂ ಸು(ಶು)ಚಿ ಸು(ಶು)ಭ 
ಚರಿತಂ ಧಾತ್ರಿಯೊಳು ಪ್ರೆಣ್ಯಪುಂಜ[ ೦] (ಇಆ. xvi. 46-೧೬; 000); 
ನಾನ :ದಿಷಯತತಿಗೆ . .. ತನ್ನುಣ್ಣಿಗೆಯೆನೆ. ವಿದಿತುಜ್ಞಾನ್ವಿ ತಂ ಮಾಡಿದಂ 
ಬಾಪ್ಟುರೆ ಪವ್ಟಿನಂದತೇಜು (4922. ೫೩1, ೧೦೬-೬ ; 1075), ಭಲಾ ! 
ಭಲ್ಲಾ! - ಭಲಾ! ಜುಪ್ಪುರೇ! (ತಂದ್ರಸ: ೪೩-೦೪). ಬಾಪುರೆ : 'ಬಾಪು 
(ಕಾಕಾ. ರ್ಪು]ರೆ ಲೋಕೋತ್ತರಮಾರ್ಹತದ್ರು ತಮದಂ ಬಣ್ಣಿಪ್ಪನೆ;ವ 
ಣ್ಲಿಪ:(ಸಮಶ. ೪.೬೧), ಶಿವ ಶಿವ ಮಹಾದೇವ ಬಂ 8630. ಭಾ )ಪುರೇ 
ಸೌವಿದರಾ (ಸಂರ: 0೭ ೦೯). ಭಪ್ಪದೆ : ಭಪ್ಪರೆ ! ಎರಡು ಹೆಚ್ಚಿನ ಕಣ್ಣು 


' ಉಪಯೆೋಗಿಸಿದ್ದಕ್ಕೂ ಸಾರ್ಥಕ ಆಯ್ತೂ (ತುದುಟ. ೩೨); `ಭಪ್ಪರೇ ಎದ್ಯಾ 


ಪ್ರವಿ:ಣ! (60ಕನ- ೨೦೩). ಭಾಪುರೆ :. ಭಾಪುರೆ: ಕಾವ್ಯನಾಥಂ ಗಿರಿಜಾನಾಥಂ 
(೧೦ಕ- ೧-೩೩); ಭಾಪುರೇ ಕೌರವಮುಹಾರ್ಣವವೆನುತ ಮಕುಟವ ತೂಗಿ 
ದನು ಪಾರ್ಥ (ಕುವ್ಕಾಕ- ೦೪-೩೪); ಸವ್ಮಾಪಸವ್ಯದಿ ಬಿಡದೆಸುವ ಚಿ:ಪಗಂಅರ 


` ಪೊಗಳ್ಜರು ಭಾಪುತಿ ಮರ್ಲು ಭಾಪುರೆಯೆ?ದ” ಸಗ್ಗಿಗರು (ಶಂಪ್ರ ಸಾಂ: ೮-೪೧): 


“ಬಾಪ್ಪು” ಪರಂ. [ ಬಾಪು, ./ತೆಲು. ಬಾಪುರೆ. ಬಾಷರೇ ] 

ಬಾ ಳ್ಳು ಳಿಯೂರೊಡೆಯಂ 

ಪಶುಪತಿ ಧಟ್ಟಿಜಕ್ಕೆ ಬಾಬನ್ನಿಯ ಸಂಬನ್ಮದ ರಾಜದ್ರವೃವತಾದುದೆಲ್ಲವಂ 
[?) 


ಬಿಟ್ಟರ್‌ (432%- 1x-i- ೬೬-೦೦; ಸಂ. 0೧0)- 


ಹ 
ಜೋ. 


ಬಾಬತ್ತು. ಬಾಬತ್‌. ಬುಬತು (ನಾ). ೭ ಷಯ : ಸಂಗತಿ. 
ಇನ್ನೊಂದಷ್ಟು ಖರ್ಚಿನ ಬಾಬತ್ತಿದೆ (ಸಂಸ್ಕಾರ. 0೩) ; ನಲಿ ದೀಪ 
ಇವುಗಳ ಬಾಬತ್ತೆಲ್ಲಾ ನಿಮಗೇ ಸೇರಿದ್ದು (6006. 193). ಬಾಬತ್‌ : 


ಮೊದಲು ಈ ಬಂಡಿಗೆ ಬಾಬತ್‌ ಫೈಸಲ್‌ ಮಾಡಿ (ಕಂಟಕ. 4): ಬಾಬತು : 
ಫಸಲಿನ ಮಾರಾಟದಿಂದ ಸಿಗುತ್ತಿದ್ದ ದ್ರವ್ಯ ಇತರ ಬಾಬತುಗಳಿಗೆ ವ್ಯಯ 
ವಾಯಿತು (ಕಾಸಗಿ. ೩೨); ನಿನ್ನ ಮುಖದ ಗೆಲವು ನೋಡಿದರೆ ಅದೇನೋ 


ಭಾರೀ ಬಾಬತೇ ಇದ್ದಾಗಿದೆ (ನಡೆರಾ- 1, ೩೩೩)- 


[ ಅರ. ಪಾರ, ಹಿಂ. ಬಾಬತ್‌ ; ಮುರಾ. ಬಾಬತ್‌. ಬಾಬದ್‌) 
ಬಾಬಯ್ಯ (ನಾ: ಅಂಗ್ಲ್ಗೆ ಅಥವಾ ಪಂಜದ ಆಕಾರದಲ್ಲಿರುವ 
ಕ ) ಬ ನ 


ಒಂದು ಪ್ರತೀಕ ; £ `ಮಧ್ಮಇರಾನ' ಮತ್ತು ಮೆಸೊಪೊಟೆ:ಮಿಯ 


ವನ್ನೂ ಆಳಿದ ಬುವಯ್‌ಪಿ ಸಂತತಿಯವರು ಅಲಿಸಂತತಿಗೆ 
ಭಕ್ತಿಯಿಂದ ನಡೆದುಕೊಂಡು ರ್ಬ್ಜಲಹ ದುರಂತಪ್ರಕರಣದ 


ನೆನಪಿಗಾಗಿ ಕೂಟ ಕೂಡುವುದಕ್ಕೆ ಪ್ರೋತ್ಸಾಹ ಕೊಟ್ಟರೆ... . 
ಇದೇ ರೀತಿ ಇಂಡಿಯದಲ್ಲೂ ವರ್ಷಂಪ್ರತಿ ಕೂಟಗಳು ಏರ್ಪಟ್ಟವು. 
ಆದರೆ. ಶೋಕಮೂಲವಾದ ಈ ಕೂಟಗಳು . ಬರಬರುತ್ತ, 
ಇಂಡಿಯದಲ್ಲಿ.ಉತ್ಸವಸಂದರ್ಭವಾಗಿ ಪರಿಣಮಿಸಿಬಿಟ್ಟಿವೆ. ಆದರೆ. 
ಹುಲಿಯ ವೇಷ ಕೆರ್ಬಲದಲ್ಲಿ ಸತ್ತು ಕೆಡೆದ ವೀರರ ದೇಹವನ್ನು 
ಕಾದುವೆಂದು ಹೇಳುಎ ಹುಲಿಗಳಿಗೂ. ಆಲುವಹ್‌ ಆಥವಾ ಹೊಂಡ 
ಪಾಳಯದ ಹಿಂಒಗದಲ್ಲಿ ಹಾಕಿದ್ದ ಬೆಂಕಿಗೂ, ' ಪಂಜ ಆಥವಾ ಕೈ 


ಲ 


ಆಕಾರದ ಗುಡಿ (ಬಾವುಟ) ಮಹಮ್ಮದ್‌, ಆಲಿ. ಫಾತಿಮ. 
ಹಸನ್‌ ಮತ್ತು ಹುಸೇನರಿಗೂ ಚಿಡ್ನೆಯಾಗಿರಬಹುಂದು” 


(ಇಸ್ಲಾಂಸಂ. ೩೬೪): ಮುಸ್ಲೀಮರು ಹಿಂದುಗಳ ಮಧ್ಯೆ ' ಬೀದಿಯಲ್ಲಿ 


ಸಣ ಕುಂಡವನ್ನು ತೊ:ಡಿ. ಎದುರಿಗಿದ್ದ ಕೃಷ ಚಾರಿಯ ಮನೆಯ 
ಣ ಹ್ಮ ಎ ಲ ಣ 
ಜಗುಲಿಯ ಮೇಃಲೆ ಆಂಗೈ ಆಕನರವಿರುವ ಬಾಬಯ್ಯನ ಬೆಳ್ಳಿಯ ವಿಗ್ರಹ 


ಗಳನ್ನು ಸ್ಮಾಪಿಸಿ. ಹೂವು. ಗಂಧ. ಚಂದನದಿಂದ ಪೂ ಸುತ್ತಿದ್ದರು 
(ಮಗವೂಂ. 0); ಬಾಬಯ್ಯನ ಹಕ್ತಗಳನ್ನು ಕೆರೆಯಲ್ಲಿ ತೊಳೆದು. “ಅಲ್ವಿ 


ಬಾಬರ 


ದಾಯ' ಪಾಡುತ್ತಾ ಅವನು ಬರುವಾಗ. 

ನೀರು ಬರುತ್ತಿತ್ತು (ಊರುಳ. ೩೦). 
ಬಾಬಯ್ಯನ ಜಲ್ಲಿ ಇ ಮೊಹರಂ ಹಬ್ಬದ ಕೊನೆಯ ದಿನದ 

ಉತ್ಸವ : ಹಿಂದೆ ಹೆಮ್ಮಳ್ಳಿಯಲ್ಲಿ ಬಾಬಯ್ಯನ ಜಲ್ಲಿ ಎಂದರೆ ಹಿಂದು 
ಗಳಿಗೆ ಒಂದು ದೊಡ್ಡ ಹಬ್ಬ (ಕುಗರೂ. ೧: "ಜಲ್ಲಿ' ಪರಾ. 
ಬಾಬಯ್ಯನ ಹಬ್ಬ - ಬಾಬಯ್ಯನ ಜಲ್ಲಿ : ಬಾಬಯ್ಕನ ಹಬ್ಬದ 
ಸಂದರ್ಭದಲ್ಲಿ ಹುಲಿವೇಷದ ಜೊತೆಗೇ ಬರುವ ಮತ್ತೊಂದು ಮನ 
ರಂಜನೆಕಲೆ ಕರಿಬೇವಿನ ಸೊಪ್ಪಿನ ವೇಷ (ಕಕ. ೧೮೯). 
[ಬಾಬ್ಕ (p *- ಪಾರ. ಹಿಂ, ಮರಾ, ಬಾಬಾ) * ಅಯ್ಯ) 

ಬಾಬರ (ನಾ). ಒಂದು ಬಗೆಯ ಸಿಹಿಯ ಭಕ್ಷ್ಯ: ನೆಣ ಸಣ್ಣಗೋದುವೆಯ 
ಹಿಟ್ಟ ಸಿಹಿವಾಲೊಳಗೆ  ನುಟಿಗುವಂದದಿ ಕಲಸಿ ಹೆಬ್ಬೆಟ್ಟ ತೋರ 
ದೊಳು ಕೊಜಕೆದ ಕರಟಕೆ ತುಂಬಿ ವೊಡೆಯದೊಲು ತುಪ್ಪದೊಳಗಡಲು 
ಚಿಲುಮುರಿಯಾದುದು ಎಅ್‌ಯಪ್ಪದಂತೆ ಬೇಯಿಸಲು ಬಾಬರಮಾಯ್ತು, 
ಬಟ್‌ಮೊಸರು ಕೆನೆಯನದಆಸೊಳು ಕಲಸಿ ವುಂಡೆಯಂತೆಆಅಕೆಯೆ ಪಾವುಡ 
ವತಾಯ್ತೂ ದೋಸೆಯಂದದಿನಡಲು ತಾನೆ ಬಾಬ[ಶಾಕಾಂ. ಬಾ]ರ 
ಮಾದುದು (ಸೂಶಕಾ- ೦-೩೩) - 

[?./ಹಿಂ. ಬಾಬರ್‌ ಇ ಒಂದು ಬಗೆಯ ಮಿಠಾಯಿ ] 

ಬಾಬರಿ (ನಾ). ಒಂದು ಬಗೆಯ ಸಸ್ಯ: “ಕಗ್ಗೊಜಲೆ ಬಾಬರಿ ಕ್ಷುದ್ರ 
ಪತ್ರಂ” (ಮಂಗರಾ- ೩೯-೨೭). [?./ಪಾರ. ಬಾಬಾರೀ = ಕರಿಮೆಣಸು : 
ಮರಾ. ಬಾಬರೀ ಇ ತೃಣಧಾನ್ಯ] 

ಬಾಬಿಂಜಿ “ಬಾಗುಜಿ' ನೋ. 


- ಹಿಂದುಗಳ ಕಣ್ಣಿನಲ್ಲೂ 


ಬಾಬು, (ನಾ). ೧. ವಿಷಯ ; ಸಂಗತಿ: ವಿಳಾಸದಾರ ಸಿಗಲಿಲ್ಲ 
ಎನಿಸುವುದು ಅಷ್ಟೇನೂ ಖರ್ಚಿನ ಬಾಬಲ್ಲ (ಎಣಾಂಗಿ- ೨೦೦); ಅಲ್ಲಿಯ 
ವರೆಗೆ ಅದು ಕೇವಲ ಖರ್ಚಿನ ಬಾಬು (6ಕೋಕ. 6೫). ೨. ವನಂತ್ತಿ; 


ಪದಾರ್ಥ : ನಮ್ಮ ಶಾಯಿಯವರು ಇನ್ನೂ ಕೆಲವು “ಬಾಬು”ಗಳೆನ್ನು 
ಹೆಚ್ಚಾಗಿ ಬೆ:ಡಿದರೂ ಅವುಗಳನ್ನು ಸುಬ್ಬರಾಯರು ಕೊಡಲೊಪ್ಪಿದ್ದ 
ರಿಂದ ಮಾಧವನ ಮದುವೆಯ ನಿಶ್ಚಯವೇ ಆಗಿಹೋಯಿತು (ತೊಳೆನು- 
೨೨೬). ೩. ವಿಭಾಗ; ಬಾಬತ್ತು; ಈ ವರ್ಷ ಆ ಬಾಬುಗಳಿಂದಲೂ ಹಣ 
ಬಂದಿಲ್ಲ ಪ್ರಭೂ (೧ನ. ೦೬೯); ಸೊಸೆಗೆ ಮರದ ಬಾಗಿಣ ಮೊದಲಾದ 
ಬಾಬುಗಳಿಂದ ಸಿಗುವ ಸಂಭಾವನೆಯ ಲೆಕ್ಕವನ್ನೂ ಆಚಾರ್ಯರು ಹಾಕಿದರು 
(ತುತಿರೆ. ೪9). ೪. ಸಂಂಕ; ತೆರಿಗೆ : ಈ ಜನಗಳು . . . ಕಾಣಿಕೆ ಕಡ್ಡಾಯ 
ಮನೆದೆರಿಗೆ ಮುಂತಾದ ಬಾಬುಗಳನ್ನು ಕೊಡಕೆಲಸವಿಲ್ಲ (ಮಹಾನಂ- 1, ೦೦6); 
ರೈತರನ್ನು ತಗ್ಗಿ ಸುವ ನಿಮಿತ್ತವಾಗಿಯೂ, ಅರಮನೆಗೆ ಕೂಡಿ ಬರು 
ವಂತೆಯೂ, ಹೆಚ್ಚಾಗಿ ಮನೆದೆರಿಗೆ ಮೊದಲಾದ ೧೯ ಬಾಬುಗಳನ್ನು 
ನೇಮಿಸಿದರು (ab 1, 039). ೫. ಪರಿಪಾಠ; ಕ್ರಮ; ವಾಡಿಕೆ : 
ಜೀರರಿಗೂ (ಹೂಗಾರ) ಒಕ್ಕಲಿಗನ ಕಣದಲ್ಲಿ ರಾಶಿಗೆ ಪತ್ರಿ ಹೂದಂಡೆಗಳನ್ನು 


ಕೊಡುವ ಬಾಬಿದೆ (ಕತ್ನಶಾ- 0೩9). ೬. ರೂಢಿಯಾಗಿ ಕೊಡುವ 
ಪದಾರ್ಥ; ಮಾಮೂಲು : ತುಂಬುವ ರಾಶಿಯಲ್ಲಿ ತಟ್ಟೆಯ ತುಂಬ 
ಜೋಳವನ್ನು ಒಕ್ಕಲಿಗನು ಹೂಗಾರನಿಗೆ *ಬಾಬು' ಎಂದು ಕೊಡುವ 


ವಾಡಿಕೆಯು ಈಗಲೂ ಇರುವುದು (ಕನ್ನಾ. 049); ಹನ್ನೆರಡು ಕಸಬಿನವರೂ 

ತಮ್ಮ ತಮ್ಮ ಬಾಬಿಗಾಗಿ ಹೊರಗಡೆ ಕಾದಿರುವರು (ಸುವಸಂ. 80) - 
ಬಾಬುವಾರು ಎ ಆಯಾ ವಿಷಯಗಳ ಪ್ರಕಾರ : ಆರು ಬಾಬುಗಳಲ್ಲಿ 

ಕ್ರಿಮಿನಲ್‌ ಕೋರ್ಟ್‌ ಕಾನೂನಿನ ಅರ್ಥವನ್ನು ಹೇಗೆ ತಿರುಗುಮುರುಗು 


ಮಾಡಿತ್ತೆಂಬುದನ್ನು * - ಬಾಬುವಾರಾಗಿ ಅವನು ಸಮರ್ಥಿಸಿದನು 
(ಫುನರು- ೩೬೫)- (ಆರೆ. ಹಿಂ. ಮರಾ. ಬಾಬ] 
ಬಾಬು. ಬಾಬೂ (ನಾ). (ಸಭ್ಯಗೃಹಸ್ಥ. ಮಹಾಶಯ ಎಂದು 


೬೩೭೯ 


ಬಾಯ್‌ 


ಮುಂತಾಗಿ ಒಬ್ಬ ವ್ಯಕ್ತಿಯನ್ನು ಸೂಚಿಸಲು) ಗೌರವಸೂಚಕವಾಗಿ 
ಬಳಸುವ ಪದ : ನಯನಜೋರದ ಜವಿಹಿನುದಾರರು ಒಂದಾನೊಂದು 
ಕಾಲಕ್ಕೆ ಬಾಬು ಎಂಬುದಾಗಿ ವಿಶೇಷ ವಿಖ್ಯಾತರಾಗಿದ್ದರು (ಇಕ್ಕಳ. ೦೪); 
ಬಂಗಾಲಿ ಬಾಬುಗಳು ಒಳಗಿದ್ದಾರೆ.  (೫ರತಿ. ೦೩). ಬಾಬೂ: 
"ಬಾಬೂಜಿ' ಪರಾ. (ಹಿಂ. ಮರಾ. ಬಂಗಾಲಿ, ಬುಬೂ] 

ಬಾಬುಗಾರ (ನಾ). ಆಯಾ ವಿಭಾಗದ ಕೆಲಸಕ್ಕೆ ಸಂಬಂಧಪಟ್ಟ 
ವ್ಯಕ್ತಿ : ಅವನಿಗೆ ಎಲ್ಲ ಆಯಗಾರರೂ, ಬಾಬುಗಾರರೂ ಬರಲೇ ಬೇಕು 
(ಳನ್ನಕಾ. ೬೮). (ಬಾಬು, * - ಗಾರ (ಆಕಾಲ) ] 

ಬಾಬುಜಿ, ಬಾಬೂಜಿ (ನಾ). ಎ ಬಾಬಿ : ಆ ರಮಣಿಯು ಎದ್ದು 
ನಿಂತು, “ನಮಸ್ಕಾರ ಬಾಬುಜಿ!” ಎಂದಳು (ಇಕ್ಕಳ. ೦೪೬). ಬಾಬೂಜಿ: 
ಈ ಜಲ ನಿಷ್ಯರುಣಿಗಳು ಬಾಬೂಜಿ (ರತಿ. ೬೪). 

[ಬಾಬು 3- - ಜಿ] 

ಬಾಬುದಾರ (ನಾ). ಎ. ಬಾಬುಗಾರ : ಪ್ರಿಯಜನರು, ಅತಿಥಿಗಳು. 
ಪೂಜ್ಯಮಂಡಲಿಯು, ಬಾಬುದಾರರು ಇವರೆಲ್ಲರನ್ನು ಅರಸನು ಸಂತೋಷ 
ಪಡಿಇದನು. (ತುಳಸೀ. ೪೪); ಬಗೆಬಗೆಯ ಬಾಬುದಾರರು ತಮ್ಮ ತಮ್ಮ 
ಕರ್ತವ್ಯಗಳಲ್ಲಿ ತಲ್ಲೀನರಂದರು (ಗುಗಚಾ. ೪೯)- [ಬಾಬ್ಬು 1 - ದಾರ] 

ಬಾಬೂ "ಬಾಬ್ಕು' ನೋ. 

ಬಾಬೂಜಿ "ಬಾಬುಜಿ' ನೋ. 

ಬಾಬೂನ (ನಾ). ಒಂದು ಬಗೆಯ ಔಷಧೀಸ 
ಬಾದ್ವಾನ, ಬಾಬೂನೆ (ಕುಂಂವಾ, ೦೬೬) - 

[ ಪಾಠ. ಬಾಬೂನಹ್‌ ; ಹಿಂ. ಬಾಬೂನಾ ; ಮರಾ. ಬಾಬುನಾ) 

ಬಾಬೆಹುಕುಮತ್‌ (ನಾ). ಧರ್ಮದರ್ಶಿಗಳ ಸಭೆ : ಸರ್ಕಾರದವರಿದ 
ನಿಯಮಿಸಲ್ಪಟ್ಟ ಧಾರ್ಮಿಕಕಲಹವಿಮರ್ಶನಸಂಘದವರ ರಿಪೋರ್ಟು 
ಬಾಬೆಹುಕುಮತ್‌ ಅಂದರೆ ಕೌನ್ಸಿಲಿದವರಂದ ಅನುಮೋದಿಸಲ್ಪಟ್ಟು 
(ಗುಕುದ. ೪೪) - [-ಹಿಂ.?] 

ಬಾಮ (ನಾ). ಸೊಗಸು ; ವಿಲಾಸ: ಅವರೊಳೊರ್ವಳ್‌ 
ತನ್ನೊಂದು ಬೆಡಂಗಿನ ಬಾಮದಿಂ ಬಳ್ಳಿ ಬಾಗಿ ಕುಪ್ಪಸಮಂ ಸಡಿಲ್ಮಿದಳ್‌ 
(ಕಾಶಾಕ್ಕ- ೦೨೩-೦೪) ; ಆ ಸುಶೀಲೆ ಬಾಗಿ ಬಾಮದಿಂ ಬಲ್ಲಿದರ್ಗೆಂದಳ್‌ 
(ಅರ್ಕುತ- ೩೪೨). [ವ ಸಂ. ಭಾವು. /ತವಿ. ವಾಮ; ತುಳು. ಬಾಮ] 

ಬಾಮ್ಮಣಿ "ಬಾನ್ಮಣಿ' ನೋ. 

ಬಾಮ್ಮರ (ನಾ). (ಬೇಡಿದುದನ್ನು ಕೊಡಬಲ್ಲುದೆಂದಂ ಭಾವಿಸಲಾದ) 
ಸ್ವರ್ಗಲೋಕದ ಒಂದು ಮರ ; ಕಲ್ಪವೃಕ್ಷ : ಏನೆಮಗಾ ಬಾಂಬಸು 
ವಿಂದೇನೆಮಗಾ ಬಾಮ್ಮರಂಗಳಿಂ ಬರ್ಪುದು (ಅಶ್ರತಿ. ೪0-೦೩) ; ಸಂಕಿನ 
ಪಂಜುಂಬಳೆಯ ಬಾಮ್ಮರದ ಪಟಯಿಗೆಯ ತಾವರೆಯಂಕುಸದ ಬಜ್ಮರದ 
ಮೆಯ್ಸಿರಿವೆತ್ತ ನುಣ್ಣೆಅಕಿಗಳಿಂದೆಸೆವ ಕೆಂದಳಿರ್ದಳಮಂ . . . ಕೂರ್ತು 
ನೋಡುತ್ತಿರ್ದೊಡಂ (8ಕರಂ. ೪-೪). [ಬಾಂ( (ಎ ಬಾನ್ಕ್‌) + ಮರ,] 

ಬಾಯ್‌, ಬಾಯಿ, (ನಾ). ೧. ಮನುಷ್ಯರ ಹಾಗೂ ಪ್ರಾಣಿ. ಪಕ್ಷಿ 
ಗಳ ಮುಖದಲ್ಲಿ. ಆಹಾರ ಪಾನೀಯಾದಿಗಳನ್ನು ಸೇವಿಸುವುದಕ್ಕೂ 
ಶಬ್ದದ ಉದ್ದಾರಗಳಿಗೂ ಸಹಾಯಕವಾಗಿರುವ ಒಂದು ಅವಯವ; 
ವಕ್ತ : ತಾಳತರುವಿತತಿಯೊಳ್‌ ಬೇತಾಳಂಗಳ್‌ ವಮೊಆ್‌ದು ತೆಲ್‌ದು 
ಬಾಯ್ಸಳನಾ ಪಾತಾಳಬಿಲಂಗಳವೋಲ* , , ಕುಣಿಯೆ ಭೆಯಮಯ 
ನಾದೆಂ (ಕವಿರಾ - ೩-೦೯೪) ; ಪಚ್ಚು ಪರಿಕಲಿಸಿ ಬೆನ್ನಂ ಮುಚ್ಚಿರೆ ಮಂಡಿ 
ಕಳ್ಳ ಬೆಳ್ಳಿವಟ್ಟಲ್‌ ಬಾಯೊಳ್‌ ಬೆಚ್ಚೆಂತಿರೆ ಸತಿ ಶಶಿಯು ಕಚ್ಚಿ ನೆಲಕ್ಕಿಟಿದ 
ರಾಹುವಂ ನೆಲ್‌ ಪೋಲ್ತಳ್‌ (ಕಾನೃಸಾ- ೯೪೬೬ ಶೂದ್ರಕ) ; ಪಾತಾಳಗಣಂ 
ಗಳಿವೆತ್ತಂ ತಾಳುಗೆವರೆಗಂ ತೆಜ್‌ಿದ ಬಾಯನನುರಿಸಿರ್ಕುಂ (6ಂಪು- 

೨. ಪಾತ್ರೆ, ಚೀಲ ಮೊದಲಾದುವುಗಳ ತೆರೆಯುವ 


ಸ್ಯ ು: ಬಾದರನ ಬೋಯ್ಕ್‌ 


೦೨೨೭೪) - 


ಬಾಯ್‌ ೬೩೮೦ 


ಭಾಗ: 9). ೩. ಕೆರೆಯ ತೂಬು, ಬಚ್ಚಲು. ಮೋರಿ ಮೊದ 
ಲಾದುವುಗಳ ಹೊರತುದಿ.- ಕಂಡಿ: (೪): ೪. ಚರ್ಮವಾದ್ಯದ 
ಮೇಲುಭಾಗ : (). ೫. ಹುಣ್ಣು. ಗಾಯ ಮೊದಲಾದುವುಗಳ 
ಬಿರುಕು.--ತೂತು : ಮೇಲ್ವಾಯ್ಡು ಪೊಯ್ದತ್ತು ಕೈಯೇಆ್‌ಡೆಯಿಂ 
ಬಾಯೇಅ ಬಾಯಿಂದೊಡನೆ ರೂಧಿರಮುಂ ಕಂಡಮುಂ ಸೂಸುವನ್ನೆಂ 


ಸಿಡಿಲೆಂಬಾಶಂಕೆಯಂ ವಪೆಣ್ಣುಲಿ ಪಡೆದು ಮೃಗೀರ್ತಸೇವಾನುರಕ್ತಂ 
(ತಂರಾರೂ- ೨೩೫) : ವಲ ಬಾಯ್ದ ಳ ತಳಿತ ಖಂಡದ ಸೂಟ್‌ ಗೆ೧ಂಡವು 
ಹಿಂದಣಂಬುಗಳು (ಕುಠ್ಶಾರ್ರೋ. ೦೬-೩೬). ಓ. ಪ್ರವೇಶದ್ವಾರ ; 


ಬಾಗಿಲು : ಹುತ್ತಕ್ಕೆ ಏಸು 'ಬಯಾದರೇನು ಸರ್ಪನಿರ್ಪುದು ಒಂದೇ 
ಸ್ಥಾನ (೧ರ. ಇಂ) ; ಏಲು್‌ವಾಯ್‌ ಥೇಬಾಯ್ಗ್ಲೆಂದುವು* ಮೂಡದ 
ಓ ಮುನ್‌ಗದಿರೇ 1 (6ಂತಿಗೂ. 8-6೬೩). ೭. ಚೂರಿ, ಕತ್ತಿ, ಕೊಡಲಿ 
ಮೊದಲಾದುವುಗಳ ಅಂಚು;-_ತುದಿ: ಎನ್ನಯ ಸಂತತಿಗಾಗಿಸಿರ್ದ 
ನಿನ್ನನೆ . . . ಕರವಾಳ ಬಾಯ್ಗ್ಸಮಂಬಿನ ಮೊನೆಗಂ ಮಹಾರಥರ 
ತಿಂತಿಣಿಗಂ ಪಡಿದೆಂತು ನೂಂಕುವೆಂ (ಶಃಂಶಥಾ- ೦೦-೯೦), ಬೆಲ್ಲದ ಮೋಹಕ್ಕೆ 
ಸುರಗಿಯ ಬಾಯ ಧಾರೆಯ ನೆಕ್ಕುವಂತಾನುಂ (ರರ್ಮಾಮ್ಮ - ೬-೦೭೩); 
ಜಮದಗ್ನಿರಾಮನು . , . ಪರಶುಗೊಡಲಿಯ ಬಾಯ ಮಸೆವುತ ಬಂದು 
ಭೂಪನ ದಂಯಿಗರ ಹರೆಗಡಿದು ಹಿಡಿದನು ಕಾರ್ತವೀರ್ಯಕನ (ಸಂಠಶ. 
೨೬-೩೦). ಲೆ. ನುಡಿ; ಮಾತು; ವಚನ: ಬಲ್ಲರ ಬಾಯಂ 
ಪೊಕ್ಕೋದಿ ಕಲ್ಲೆ ಕವಿ ಸಕಲಮುಮಂ (ಅರ್ಥನೇ: ೦-೩೪) ; ಬಾಯಲಿ 
ಬಲ್ಲಿದನು ನೀನಹೆ ಭಟಾಂಗದ ಮಾತದಂತಿರಲಿ (ಳುತ್ಶಾರ್ರೋ. ೫-೩4). 
ಬಾಯಿ, : ೧. “ವದನಂ ಮುಖಂ . . . ಆಸ್ಕಂ ಮೋಲಕ ಬಾಯಿಯೆನೆ 
ಕಬಳಿಕಂ” (ಉುಗರಾ- ೪4-0) ; ಒಲಅಲುವಮರರ ಬಾಯಿ ಕೈಗಳ ಮೊಲ್‌ಯ 
ತೆಗಿ... ನಂದಿ:ಶ್ವರನು ಹೊಕ್ಕನು ಹೊಯ್ದು -ದಾನವರ (ಕುರ್ಮಾಳೆ.- 
೭೨೨೪) , ಅಡಸಿ ಗಿರಿಯನು ನುಂಗುವ ವೀರನ ಬಾಯಿ ಹಿಡಿಯದೆ ಪಣ್ಣಲ 
ಗಳನು (ಕಂಠಂ ೦೪-೩). ೨. ಅಷ್ಟೊಂದು ಹತ್ತಿ ತುಂಬಿದರೆ ದಿಂಬಿನ ಚೀಲದ 
ಬಾಯಿ ಹೊಲಿಯುವುದು ಹೇಗೆ ? (6ಂ)- “ಬಾಯಿಕಟ್ಟ್ರ್ಯು' ಪರಾ. 
೪. ಪುಷ್ಕರಂ... ಡೋಲು, ಮದ್ದಳೆ. ರುಡಾ ಮುಂತಾದ 
ವಾದ್ಮಗಳೆ ಬಾಯಿ (ಸಿರ್ಕಾಂತಿ- ೪0೬). ಹಿ. ಅರಮನೆಗೆ ಆರು ಬಾಯಿ 
(ಗಾರಿ), ೭. ವರದಾನ ಹೃದಯದಲ್ಲಿ ಎರಡು ಬಾಯ ಅಲಗನ್ನು ಹಾಕಿ 
ತಿರುವಿದಂತಾಯಿತಂ (ಇಹುಂತ. €). ೮. ಬಿನ್ನಹಕೆ ಬಂಯಿಲ್ಲವಯ್ಕ 
ಅನ್ನಂತ ಅಪರಾಧ ಎನ್ನಲ್ಲಿ ಇರಲಾಗಿ (ಶ್ರರಂದ- ೨-೦೩೦ ಶಣ್ಲಂ) ; ಈ ವಿಷಯ 
ವನ್ನು ಸವತಿಯಾದ ಅವಳೊಡನೆ ನಾನೇ ಪ್ರಸ್ತಾಪಿಸಲು ನನಗೆ ಬಾಯಿ 
ಬಾರದು (6ಕಳಾ: ೦೩) ; ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು 
(ಗಾಳಿ). ೯. (ಆಲಂ) ಮಾತನಾಡುವ ಚಾತುರ್ಯ ; ವಾಕ್ಚಾ 
ತುರ್ಯ ; ಬಾಯಿಯುಳ್ಳವನಾದರೆ ಬರದಲ್ಲಿಯಾದರೂ ಬದುಕಿಯಾನು 
(ಗಾರೆ). 
. ಜಾಯಂ ಬಡಿ, ಬಾಯ. ಬಡಿ ಎ ಇನ್ನೊಬ್ಬರಿಗೆ ಮಾತನಾಡಲು 
ಅವಕಾಶ ಕೊಡದಂತೆ ಮಾತಾಡು; ವಾದಿಸು: ಮಾದೇವನ ಪೊದ್ಧ 
ಬಟ್ಟೆಯಂ ತಿಳಿಯದವರ್‌ ವೇದಗಳೊಳಗುಳ್ಳುದೆಲ್ಲಂ ಮಾದೇವನ ಚರಿತ 
ಮೆಂದು ಬಾಯಂ ಬಡಿವರ್‌ (ಸನುಶ. ಅನುಬಂರ: 7, ೩೭೪-೩೦) ; ಪೆಲಿರ 
ಬೈಗುಳಂ ಸೈರಿಸುವುದರಿದೊ ಪೆಜರೊಡನೆ ಬಾಯಂ ಬಡಿವುದರಿದೋ 
(ರರ್ಮಾಮ್ಮ. ೭-6೦); ಬಲ್ಲಿದ ನೀನೆಂದು ಬಡವರ ಬಾಯ ಬಡಿಯದಿರೆಚ್ಚ ಅಕ್ಷ 
(ಫಿರಂರ- ೦-೦೬೦-೦), ಬಾಯಂ ಬಿಡು, ಬಾಯ ಬಡು-೧. ಪ್ರಲಾಪಿಸು; 
ಅಸಹಾಯಕತೆಯಿಂದ ಹಲುಬು; ಹಳಹಳಿಸಂ : ಎದ್ವಿಷ್ಟವಿದ್ರಾ 
ವಣನ ವೆೊನೆಯಂಬಿನಂಬೇಟೌಂಗಳ್ಳಿ °°. ಕೆಂಪುರುಷರ್‌ ಕಾಪುರುಷರಂತೆ 
ಬಾಯಂ ಬಡೆಯುಂ (ಶಂಶಠಾ. 8-66 5); ಸೇದೆವಟ್ಟು ಬಾಯಂ ಬಿಟ್ಟು 


30 


ಬಾಯ್‌ 


 ಕಾ[ಪಟ್‌ದು] (ಗರಾಯು- ೯-3೦ ವ್ರ, ಆ ಯುವತಿ ಮೃತವಾಗೆ ಮಜುದಿನ 


ತಂಯಿ ತಂದೆಯರಳುತೊೋಆಲುತಂ ಬಾಯ ಬಿಡುತಂ ಕೊಂಡು 
ಬಂದೆಯ್ತಂದು (ಏಸಫ್ರು. ೩೨-೪೨); ಬಾಯ ಬಿಟ್ಟುದು ಸೇನೆ ಕೌರವ 
ರಾಯನಾವೆಡೆ ದಳಕೆ ಬಲುಗೈನಾಯಕರು ಕೃಪ ಗುರುಸುತರು ಕೈಗೊಟ್ಟರೇ 
ಹಗೆಗೆ (ಕುನ್ಮಾಕ: 03-96). ೨. (ಅಭಿಲಾಷೆ ಪೂರೈಸುವುದನ್ನು) 
ನಿರೀಕ್ಷಿಸು : ಚಾದಗೆಯಂತಾಕಾಸವನಿಗೆ ಬಾಯಂ ಬಿಡುತ್ತ್ತ೦ (ರರ್ಮೂಮ್ಮ: 
೦-೦೬೦); ಪೂರ್ಥಿವಶರಾಗ್ನಿಯಿಂ . . . ಎಮ್ಮುನುಳುಹೆಂದು ಫಣಿಕುಲಂ 
ಬಾಯ ಬಿಡಲು (ಕೃಬರಾ. ೨9-೩೬). ೩. ಬೆರಗಾಗು ; ಆಶ್ಚರ್ಯ 
ಪಡು; :ದಿಗ್ಭಾ ,)ಂತಿ ಹೊಂದು ; ಬೆಕ್ಕಸಂಬಟ್ಟು ಬಾಯಂ ಬಿಟ್ಟರ” 
ಭೀಷ್ಮರ್‌ (ಕನುದ. ೨೪೦ ಪ್ರಯೋ); ಬಲ ಬಾಯ ಬಿಡೆ ಚಿಗಿದುಬು ಕಡಿದುದು 
ಕರ್ಣನಂದನನ (ಕುನ್ಮಾಕ. ೨೦-೩೩). ೪. ಸ್ಪಷ್ಟವಾಗಿ ನುಡಿ ; ಪ್ರಕಟ 
ಪಡಿಸು: ಕಾಯವಳಿದರು ಅಂತರಂಗವ ಬಾಯ ಬಿಡರು (ನಳಶ. ೩-3೩)- 
೫. ಬಿರಿ; ಸೀಳು; ಬಿರುಕು ಬಿಡು: ಸ ಶಿ 

ಗಜಪುರದೊಳಗೆ ನೆಲ ಬಾಯು ಬಿಟ್ಟುದು (ಕುಪ್ಮಾಸ- 02-೪೦). ಬಾಯ 
ಕಟ್ಟು - ಮಾತಿಗೆ ಸಿಕ್ಕಿಸು; ಮಾತಿಗೆ ಕಟ್ಟುಬೀಳಿಸು : ಸೂರುಳಿಸಿ 
ನೆಟ್‌ ಬಾಯ ಕಟ್ಟೆ ಹಣವಂ ಕೊಳಲು ಕಲಿವುದೆಂದೊಬ್ಬ ಕುಂಟಿಣಿ 
ಮಗಳ ಬೋಧಿಸಿದಳು (ಸೋಮಶ- ೨-೪೦). ಬಾಯ ಕಲ್ಲಿ ಇ ದನಗಳಂ 
ಬೆಳೆಗಳನ್ನು ವೆೀಯದಂತೆ ನಿರ್ಬಂಧಿಸಂವುದಕ್ಕಾಗಿ ಅವುಗಳ 
ಬಾಯಿಗೆ ಕಟ್ಟುವ ಹೆಣಿಕೆಯ ಬಲೆ ; ಬಾಯಿಕುಕ್ಕೆ : ದಾನಧರ್ಮ 
ಮಾಡಿ ಉಳಿದ ಹುಡುಗರ ಗಾದಿಯ ಕಾತಿಯಿಂದ ನಾವಿಬ್ಬರೂ ಹಗ್ಗ, 
ಬಾಯ ಕಲ್ಲಿಗಳನ್ನು ಮಾಡಿದ್ದೆವು (ಸ್ಮೃತಿತ- ೩೪೦). ಬಾಯ ತುತ್ತು = 
ಬಾಯಿಗೆ ಸೇರಬೇಕಾದ ಕಬಳ: ಆ ತಾಪಸಾಗ್ರ್ಯನ ಬಂಯ ತುತ್ತಿದನೀ 
ಪವನಸುತ ತಂದನಟನಯದೆ (ಕುವ್ಮಾಅ. ೬೦ಇ- ೪-೨೨); ತುಡುಗುಣಿಗಳಿ 
ವದಿರು ನಭೋಗ್ರಕೆ ಸಿಡಿದು ಹವಿಗೊಂಬಮರನಿಕರದ ಹೆಡಕ ಬಾರಿಸಿ 
ಬಾಚುತಿರ್ದರಂ ಬಾಯ ತುಶತ್ತಿಗಳೆ (ತೊರರಾ- ೦-೦೦-೮). ಬಾಯ ಬಡಕ, 
ಬಾಯ ಬಡಿಕ, ಬಾಯ ಬಡುಕ - ಬಡಾಯಿ ಕೊಚ್ಚಿಕೊಳ್ಳುವವನು: 
ಬಾಯ ಬಡಕ[ಕಾಕಾ- ಬಾಯಿಬಡಿಕ]ರು ಬಗುಳಿದೊಡೆ ಹರಿಯಾಯಿತಕೆ 
ಪಂಸಟಿಯೆ (ಕುಠ್ಕಾಸ. ೯-೪೭); ಬಾಯ ಬಡಿಕರು ಬಂದ ಬಣ್ಣಿಗೆಯೆಸಗಿ 
ಬಗುಳುವರು (ಕೃತ್ನಾಳಾ. ೪-೨೯); ಬಾಯ ಬಡುಕನದೆಂದಿರದೆ ಸಮರಾಯ 
ತದಿ ನೋಡೆನ್ನ ಭುಜಬಲದಾಯತದ ರಣಕೌಶಲವ. ನೀನು (ಕೋಗಡು` 
66-30). ಬಾಯ ಬಡಾಯಿ ಇ ಜಂಬದ ವರಾತು : ಕೇರಿಯವರ ಮುಂದೆ 
ವೇಳೆ ಅವೇಳೆಯಲ್ಲಿ ಬರಿಯೆ ಬಾಯ ಬಡಾಯಿ ಹೊಡೆಯುತ್ತಿದ್ದರು 


ಕೇಲಾಶ ರ್ಯುವನು 


(ರುೂರುರಾ- ೭೦): ಬಾಯ ಬಿಯಗ, ಬಾಯ ಬೀಗ, ಬಾಯ ಬೀಯಗ ೩ 
೧. ಮಾತನಾಡದಂತೆ ಮಾಡಿದ ತಡೆ. ಕಟ್ಟು : ದೇವರ್ಕಳ ಬಾಯ 
ಬಿಯಗಮಂ ಕಳೆಯಿಸುವೈ (ಅನಂಫ-೦೩-೩೫). ೨. (ಹರಕೆಯನ್ನು ಹೊತ್ತು) 
ಬಾಯಿಗೆ ಚುಚ್ಚಿಸಿಕೊಳ್ಳು ಶವ ತಂತಿಯ ಸಾಧನ : ಬೇವಿನುಡಿಗೆ ಬಾಯ 
[ಶಾಕಾಂ- ಯಿ] ಬೀಗದಿಂ ನಿನ್ನಡಿದಾವರೆಗಳಿಗೆಜಗುವೆನು (ಕುಂಡಶಾಂ. ೨೩-6೬). 
೩. ಮಾತಿನಿಂದ ಹೇಳಲಾಗದುದು; ವಚನಾತೀತವಾದುದು: ನಿಗಮದ 


' ಬಾಯ ಬೀಯಗವೀ ಮಂಕುಂದನನಆ್‌ವರಾರು (ಕುವ್ಮಾಸ- ೯-೪೭): ವೇದ 


ಶ್ರುತಿಯ ಬಾಯ ಬಿ.ಯಗ . ... ಸಜ್ಜನಸಮಾಧಿಗಳ ಭೇದಕ್ಕೆ ನಿಲುಕದ 
ಶ್ರೀಕೃಷ್ಣರಾಯನ ಪಾದವ ಕೂರ್ತು ಪೇಳ್ಗತೆಯ ಯ(ತೋಹತ- 6-0)- 
ಬಾಯ ಬೊಬ್ಬೆ ಎ ಕೂಗಾಟ ; ಕೇಕೆ: ನಾಯಕರ ಕೆಡೆನುಡಿವ ಬೈಗುಳ 
ಬಾಯ ಬೊಬ್ಬೆಯು ಕೈಯ ಹೊಯ್ಲುಳೆ ದಾಯಿಗರಲೇ ಎನುತ ಮೂದಲಿಸಿ 
ದನು ತಮ್ಮೊಳಗೆ (ಕುವ್ಕಾಕ. ೨-೧೩) ; ಬಾಯ ಬೊಬ್ಬೆಯ ಬಿಲುಬು 
ಗಳಲಡಹಾಯಿದೋಡುವ ನಿಖಳೆಮೃುಗಸಮುದಾಯವನು ಸಂಹರಿಸು 
ತಿದ೯ದೂ ಶಬರಸಂದೋಹ ($460. ೩-೩-೦೩). ಬಾಯಲಿ ಬೆರಳನಿಡು- 


ಬಾಯ್‌ ೬೩೮೧ 
(ರರಣಾಗತಿಯ ಸೂಚಕವಾಗಿ) ಬಾಯಲ್ಲಿ ಬೆರಳನ್ನಿಟ್ಟುಕೊಳ್ಳು : 
ಕೈಯ ಕೈದುವನಿಳುಹಿ ಬಾಯಲಿ ಬೆರಳನಿಟ್ಟುದು ವೈರಿಪಾಯದಳ 


(ಕುನ್ಮಾರ್ರೋ- ೫-0೪). ಬಾಯ ಲೆಕ್ಕ ಎ ಮನಸ್ಸಿನಲ್ಲಿಯೇ ಲೆಕ್ಕ ಮಾಡಿ. 
ಬಾಯಲ್ಲಿ ಉತ್ತರವನ್ನು ಹೇಳಬಹುದಾದ ಲೆಕ್ಕ ; ಲೇಖನಿ, ಬಳಪ 
ಮುಂತಾದುವುಗಳ ಸಹಾಯವಿಲ್ಲದೆ ಮಾಡಂವ ಲೆಕ್ಕ; ಮೌಖಕ 


ವಾದ ಲೆಕ್ಕ : ಕೇಂಬ್ರಿಜ್ಜಿನಲ್ಲಿ ಬಾಯ ಲೆಕ್ಕ ಕೇಳಿದ ಹಾಗೆ ರ್ಯಾಂಗ್ಲರ್‌ |' 


ಮಹಾಜನರು ನನಗೆ ತಿಳಿಸಿಲ್ಲ (ಗಾಳಪ- ೦೭೪). ಬಾಯಲ್ಲಿ ಅಕ್ಕೀಕಾಳು 
ಹಾಟೊಳ್ಳು- ಆಗಬೇಕಾಗಿದ್ದ ಕೆಲಸವಾಗದೆ ದೀರ್ಫನಿರೀಕ್ಷೆಯಲ್ಲಿ 
ಇರು : ನಾವೆಲ್ಲರೂ ಮುಂದೇನಾಗುವದೋ ಎಂದು ಬಾಯಲ್ಲಿ ಅಕ್ಕೀ 
ಕಾಳು ಹಾಕಿಕೊಂಡು ಕುಳಿತೆವು (ರೀಡರು. ೪9). ಬಾಯಲ್ಲಿ ನೀರೂರಿಸ್ತುಆಸೆ 
ಹಂಟ್ಟಿಸಂ ; ಅಪೇಕ್ಷೆಯಂನ್ನಿಂಟುಮಾಡು : ಅಂಬಾಸಮುದ್ರದ ಶಾಸನ 

. * ಬಾಯಲ್ಲಿ ನೀರೂರಿಸುವಂಥ ಭಕ್ಷ ಭೋಜ್ಮಗಳನ್ನು ಹೆಸರಿಸುತ್ತದೆ 
(ಕಾಸಗಿ.೩೬) ಬಾಯಲ್ಲಿ ನೀರೂರು.ಅಪೇಕ್ಷೆಯುಂಟಾಗಂ ; ಆ ಕಾಲದಲ್ಲಿ 
ಕವಿಗಳು ಚಕ್ರವರ್ತಿಗಳ ಜೊತೆ ಕುಳಿತು ಊಟ ಮಾಡುತ್ತಿದ್ದರು, 
ಆದರ ನೆನಪಾದಾಗಲೆಲ್ಲಾ ಬಾಯಲ್ಲಿ ನೀರೂರುತ್ತದೆ (ಅಕ್ರಮ- 48). ಬಾಯಾರೆ 
= ೧. ಬಾಯಿಗೆ ತೃಪ್ತಿಯಾಗುವಂತೆ; ಬಾಯಿ ತುಂಬ; ವಚೋಕ್ತಿ 
ಯಲಿ ಬಾಯಾರೆ ನುತಿಸಿನುತಿಸಿ (ಚಠ್ರ- ೬-೨೬) ; ಶಿಂಸ್ತ್ರಿಗಳೂ ಹಿರಿಯರೂ 
ಆತನಿಗೆ ಬಾಯಾರೆ ಕಟಕಿಯಾಡಿದರು (ಗೊಕ್ಕೊಳಾ. ೪111. ರುನ್ಸುಂ). ೨. 
ಬಾಯಿಬಿಟ್ಟು; ಸ್ಪಷ್ಟವಾಗಿ ; ಖಚಿತವಾಗಿ ; ನಾನು ಬಾಯಾರೆ ಕೇಳು 
ವುದಕ್ಕಿಂತ, ಆತ ಸಂತೋಷದಿಂದ ತಾನಾಗಿ ಕೊಡುವುದನ್ನು ಕೊಂಡರೆ 
ಭೂಷಣ (ಕಾರುರಾ. ೨೦೦). ಬಾಯಿ ಕೆಡು; (ರೋಗ ಮೊದಲಾದುವುಗಳ 
ಪರಿಣಾಮವಾಗಿ) ನಾಲಗೆಗೆ ರುಚಿ ತಿಳಿಯದಂತಾಗು : ಬಾಯಿ ಕೆಟ್ಟು 
ಹೋಗಿ ತಿನ್ನಲು ಏನೂ ಸೇರುವುದಿಲ್ಲ (ಕೂ). ಬಾಯಿಗೆ ಬೀಗ- ಮಾತಿಗೆ 
ಹಾಕಿದ ತಡೆ.-ಪ್ರತಿಬಂಧ : ಬಾಯಿಗೆ ಬೀಗವಾಯಿತಲ್ಲ ಖಳರ 
(ಪೈಕುಂನ- ೨-೨೦); ಅವಳ ತಾಯಿ ಎಷ್ಟೋ ಸಲ ಗದ್ದರಿಸಿ ಅವಳ ಬಾಯಿಗೆ 
ಬೀಗ ಹಾಕುತ್ತಾಳೆ (ಇತ್ತಳ- ೩೨). ಬಾಯಿಗೆ ಬೀಳು ಎ ೧. ತುತ್ತಾಗು ; 
ಬಲಿಯಾಗು : ನಾನು . . - ತೋಳಗಳ ಬಾಯಿಗೆ ಬೀಳುತ್ತೇನೆ 
(ಕಾಠ್ಮಸ. ೭); ಬಾಧೆಪಡುವ ಬಾಳಿಗಿಂತ ಬಕನ ಬಾಯಿಗೆ ಬೀಳೋದುತ್ತಮ 
(ಗಾರ). ೨. ಜನರ ನಿಂದೆಗೆ ಗುರಿಯಾಗು ; ಜನಾಪವಾದಕೆ 
ಒಳಗಾಗು : ಇದ್ದುದನ್ನು ಇದ್ದಂತೆ ಹೇಳಲು ಹೋಗಿ ಅವನು ಎಲ್ಲರ 
ಬಾಯಿಗೆ ಬೀಳುತ್ತಾನೆ (ಊಂ), ಬಾಯಿಗೆ ಮಣ್ಣು ಬೀಳು ಏನೂ 
ಉಳಿಯದಿರು ; ಎಲ್ಲವೂ ಹಾಳಾಗು : ಇನ್ನು ನನ್ನ ಜೀವನದ ಬಾಯಿಗೆ 
ಮಣ್ಣು ಬಿದ್ದು ಹೊಗುವುದು "*ನ್ನರೇ, ೧). ಬಾಯಿಗೆ ಮಣ್ಣು 
ಹಾಕು - ಪೂರ್ತಿಯಾಗಿ ಗತಿಗೆಡಿಸಂ ; ನಿರ್ಗತಿಕಸ್ಥಿತಿಗೆ ಇಳಿಸು: 
ಇದ್ದದ್ದನ್ನೆಲ್ಲಾ ಲೂಟಿ ಮಾಡಿ, ಅವನ ಬಾಯಿಗೆ ಮಣ್ಣುಹಾಕಿದ (ಕಂ). 
ಬಾಯಿಗೆ ಹಾಕು ಎ ಲಂಚ ಕೊಡು : ಆ ಗುಮಾಸ್ತನ ಬಾಯಿಗೆ ಹಾಕದೆ ಈ 
ಕೆಲಸ ಆಯಿತು (69). ಬಾಯಿಯಿಲ್ಲದವ ಇ ಅಗತ್ಯ ಬಿದ್ದಾಗ ತನ್ನ 
ಅಭಿಪ್ರಾಯವನ್ನು ತಿಳಿಸಲಾಗದವನು : ಈ ಕಾಲದಲ್ಲಿ ಬಾಯಿ 
ಯಿಲ್ಲದವ ಬದುಕಲು ಸಾಧ್ಯವಿಲ್ಲ (ಕಂ). ಬಾಯಿ ಹಾಕು ಎ ೧. ತಿನ್ನುವು 
ದಕ್ಕೆಂದು ಬಾಯಿಯಿಡು ; ಗಬಕ್ಕಂತ ಸಿಂಹ ಕರುಳಿಗೆ ಬಾಯಿ ಹಾಕೋ 
ಹಾಗೆ ಒಂದೇ ಉಸ್ರಿಗೆ ಆ ಬೆತ್ತ ಎಳಕೊಂಡು... ತುಕ್ಷ ತುಕ್ನ ಮಾಡಿ 
ಹಾಕಿದ್ದು (ರಾಗಿನ. ೪೦); ಹಸು ಬಂದು ಸಸಿಗೆ ಬಾಯಿ ಹಾಕಿತು (ರೂಡಿ). 
೨. ಬೇರೆಯವರ ಮಾಶಿನಲ್ಲಿ ಮಧ್ಯೆ ಪ್ರವೇಶಿಸು ; ಬೇರೊಬ್ಬರ 
ಮಾತಿನಲ್ಲಿ ತಲೆ ಹಾಕು. -ತೂರಿಸಂ: ಬೆ:ರೊಬ್ಬನು ಮಾತಾಡು 
ವಾಗಲೂ ಮಾತಾಡುವ ಅಪೇಕ್ಷೆ ತೋರಿಸುವಾಗಲೂ ನಾವು ನಡುವೆ ಬಾಯಿ 
ಹಾಕಬಾರದು (ಮುಂಂಖಾ- ೪-೪೪); ಈವರೆಗೆ ತುಟಿ ತೆರೆಯದಿದ್ದ ವೀರಣ್ಣ 


ಕಾ 


- 
= 


16 


25 


ಬಾಯನ 


ಈಗ ನಡುವೆ ಬಾಯಿ ಹಾಕಿದ (ಹಾಕುತ್ತ. €3). ಬಾಯ್ಕೆವರ್‌, ಬಾಯಿಗೆ 
ಬರು, ಬಾಯ್ಗೆ ಬರ್‌ ಎ ೧. ಮಾತಿನಲ್ಲಿ ಹತೋಟಿಯಿಲ್ಲದಿರು : ಈ 
ಪಾರ್ವಂಗಕ್ಕಟ ಮೆಯ್ಕೊಳೊಂದು ಮರುಳುಂಟಕ್ಕುಂ ಎಂದು ಬಾಯ್ಲೆ 
ವಂದುದನೆ ನುಡಿಯೆ (ಕುಶಾ. ೩-೬೨ 6); ಮಹಾತ್ಮನ ವಚನಕ್ಕುತ್ತರಮಂ 
ಕುಡಲಾಜದೆ ಬಾಯ್ಗೆ ವಂದಂತೆ ನುಡಿದಪಂ (ರರ್ಕಾಮ್ಮ. ೯೪-0೩೨) ; ಹಿಂದೆ 
ಗಳಹುವನಿವನು ಬಾಯಿಗೆ ಬಂದ ಪರಿಯಲಿ (ಉಣ್ಕಳೀ- 0-00) ; ಕಾಗೆ 
ಬಾಯ್ಗೆ ಬಂದುದಂ ಗಟಪಿದೊಡೆ (ಶಂಕಕಂ. 0೪೪-0) ; ಬಾಯ್ಗೆ ಬಂದ 
ತೆಜಿದಿಂ ಪೆಅರೆಂದೊಡೆ ಕೇಳ್ದು (ಶಂಠಾಮಾ- ೦೩-೭೨): ಶಿ. ಕಂಠಪಾಠ 
ವಾಗಿರು ; ಉರುಹೊಡೆದಿರು : ಸಂತರ ಎಲ್ಲ ಗೀತೆಗಳೂ ಬಾಯಿಗೆ 
ಬರುತ್ತವೆ (ರೂಂನ. ೩೩). ೩. ದಕ್ಕು; ಲಭಿಸು: ಕೈಗೆ ಬಂದದ್ದು 
ಬಾಯಿಗೆ ಬರಲಿಲ್ಲ (ಗಾರ). ಬಾಯ್ಕೂಡು. ಬಾಯಿ ಮಾಡು ಎ. ಪ್ರತಿಜ್ಞೆ 
ಮಾಡು ; ಶಪಥಮಾಡು : “ ಬಾಯ್ಮಾಡು (ಬಾಯ್‌ 4 ಮಾಡು) 
ಪ್ರತಿಜ್ಞಾ! ಯಾಂ” (ಕಠುರಾ); ಆಶ್ವತ್ಥಾಮಂ ... ಹಸ್ತಿನಪುರದೊಳ್‌ ಪಾಂಡ 
ವರಿರ್ದರೆ ಗೆತ್ತೂಮಲ್ಲಿಗೆ ನಿಟ್ಟಾಲಿಯಾಗಿ .ದಾಟ್‌ಯನಿಟ್ಟು ಮುಟ್ಟೆವಂದು 
ಬಾಯ್ಕಾ ತಿ ಧೃಷ್ಟದ್ಯುಮ್ನ ಶಿಖಂಡಿ ಚೇಕಿತಾನ ಯುಧಾಮನ್ಮೂತ್ತವರೌಜಸರಂ 
ಕೊಂದು (ಶಂಶಕಾ. ೦೩-೧೦೬ ಠ). ೨. ಕೂಗಾಡು ; ಗಲಾಟೆ ಮಾಡು : 
ಸುಮ್ಮನೆ ಬುಯಿಮಾಡಿ ಏನಾಗಬೇಕಾಗಿದೆ ? (ಳರುತ. ೨೦೪). ಬಾಯ್ವಾಯ್‌ ಎ 
ಮುತ್ತು; ಚುಂಬನ; ಬಂಯ್ವಾಯೊಳಾದಟ್ಶಿ ಅಕೊಂದೊದವಿಂ ತಂಬುಲಮಂ 
ಕೊಳಲ" ಮಜ್‌ದು ನೀನಿರ್ದಂದಮೇ೦ (60ಶ್ರ. ೩-೨3): ಹೃದೆಯ 
ಮನಿತ್ತಪನಾ ಸಮಯದೊಳೆನೆ ಬಾಯ್ತಾಯೊಳಿತ್ತು ತಂಬುಲಮನಲಂ 
ಪೊದವಲೈ ಪರಸಿ ಬೀಟೊಳಿಸಿದನೆಂತಾನುಂ ನಿಜಾತ್ಮಜನನಧಿರಾಜಂ 
(ಕಾರಂಉ. ೫00). (ದೇ. ॥ ತಮಿ. ಕೋತ. ಪಜ್ಜಿ. ವಾಯ್‌; ಮಲ. 
ವಾಯ್‌, ವಾ; ತುಳು. ಬಾಯಿ; ಕೊಡ, ಬಾಯ್‌, ತೆಲು. ವಾಯಿ; 
ಕುರುಖ್‌. ಬಾಈ ; ಬ್ರಾಹುಈ. ಬಾ] 


ಬಾಯಕ್ಕಿ (ನಾ). ಬಾಯಿಗೆ ರುಚಿಯಾದ ಆಹಾರ; ಮೃಷ್ಟಾನ್ನ (?): 


ಬಾಯಕ್ಕಿಯ ಬೇಡುವವರೆಲ್ಲರೂ ಬಡಪಾಯಿವಂತರ ನೋವು ಬಲ್ಲರೆ 
ಹಿ(ಕಾಕಾಂ. ಹ)ಸಿವ ವಿಹಂಗ ಪಶುವಿನ ನೊ:ವ ಬಲ್ಲುದೆ (ಕೂಶ್ಕತಂ. 


೩೦%$-೦೪)- (ವಾಯು 4 ಅಕ್ಕಿ) 


ಬಾಯನ. ಬಾಗಿನ, ಬಾಯಿನ (ನಾ). ಮದುವೆ. ಹಬ್ಬ. ವ್ರತ 


ಮುಂತಾದ ಶುಭಪ್ರಸಂಗಗಳಲ್ಲಿ ಮುತ್ತೈದೆ. ಬ್ರಾಹ್ಮಣ 
ಮೊದಲಾದವರಿಗೆ ಕೊಡುವ (ಆಹಾರಪದಾರ್ಥ ಇತ್ಯಾದಿಗಳ) 
ಕಾಣಿಕೆ: ಉಪಾಯನ: ಬಲಿ ಬಾಯನಂಗಳುಂ ಮಂಗಲತೂರ್ಯ 
ಮುಮೆಸೆಯೆ . , . ಗೋಪಕಾಂತೆಯರ್‌ ನೆರೆದಾಗಳ್‌ (8ಗ0. ೩-೨೭); 
ಸುತನಂ ... . ವಿಜಯಾವತೀಮಹಾಸತಿ ಪಡೆದಳ್‌ ಸಮಂತಿರದೆ ಬರ್ಪದು 
ಬಾಯನಕೆ (ಕುಸುಮಾ- ೬-೦೦೬); ಮುನಿಕಾಮಿನಿಯರ್ಗೆಂದು ಕಟ್ಟಿದ 
ಬಂಯನಂಗಳಂ ಮಲ್‌ತೆನಲಾ! (ಕಾಶಾತೃ. ೨6-38). ಬಾಗಿನ : ಹರನರಸಿ 
ಗೌರಿಗೆ ಸಮರ್ಪಿಸಿ ಹರುಷದಿಂ ಬಾಗಿನಎನೀಯೆ:೦ದುಯುವ ವೇದವ್ಮಾಸಮಖಿ 
ಗಾಂಧಾರಿಗಜುಹಿದನು (ಸಠುಕ. ೨0); ಬಾಗಿನಕ್ಕಾಗಿ ಚಕ್ಕುಲಿ ಉಂಡೆಗಳು 
ಮುಂತಾದ್ದು ತುಂಬಾ ಇತ್ತು (aso. 1, ೭); ಅರಮನೆಯಿಂದ 
ಮೊರದ ಬಾಗಿನ ತೆಗೆಸಿಕೊಂಡು ಬಂದಿದ್ದೇನೆ (ಇಂದು- ೬೪9). ಬಾಯಿನ : 
ಮಣಿಮಯಭಾಜನಂಗಳೊಳ್‌ ತೆಕ್ಕನೆ ತೀವಿದ ಪಂಚರತ್ನದ . . . - 
ಕಪ್ಪುರದ ಪಳಿಕನ ಬಾಯಿನಂಗಳಂ ಬೀಜಾ (ಅಂತ್ರ. ೪-೩೪ ೮): ರನ್ನದ 
ಬಾಯಿನೆಕ್ಸೆ ಪಲವಂದದ ಚಂದದ ಸೀರೆಗೆನ್ನವರ್ಶನ್ನೆವರೆನ್ನದಿತ್ತು 
(ನು ತು. ೪-೦೪) ; ಕೂಡಲಸಂಗಮದೇವರಿಗೆ. ಚೀಲಾಳನೆಂಬ ' ಬಾಯಿ 
[ಶಾಕಾಂ. ಗಿ]ನವನಿಕ್ಕಿದರೆ ಹೇಳಾ (8೫ನ,.0೩೨) ; ' ಶಾಕಿನಿಯರನು ಕರೆಯಿಸಿ 
ನಿನ್ನ ಕಯ್ಕಲಿ ಧುರದೊಳಗೆ ಬಾಯಿನವ ಕೊಡಿಸುವೆನೆ 4ಕುವ್ಯಾಸ' - ಓಂಇ. 


ಬಾಯರು ೬೩೮೨ ಬಾಯಾಜಚಕಕೆ 


0೩-೫೫9). "ಉಪಾಯನ' ಹೋ. 
[ನ ಸಂ. ವಾಯನ. / ಪ್ರಾ. ವಾಯಣ. / ತುಳು. ಬಾಯನ, 

ವಾಯನ ; ತೆಲು. ವಾಯನ]1 

ಬಾಯರು " ಬಾಯಾಜ್ಕು' ನೋ. 

ಬಾಯಳಿ "ಬಾಯಲ್‌ ನೋ. 

ಬಾಯಜಕೆ "ಬಾಯಾಜ್‌ಕೆ' ನೋ. 

ಬಾಯಜು ಬಾಯಾಜ್ಕು' ನೋ. 

ಬಾಯಟೀ, ಬಾಯಳಿ (ಕ್ರಿ). ೧. ಬಾಯಿಯುಹರಿದು ಹೋಗು... 
ಸೀಳಿ ಹೋಗು : ಆಯದ ನೀರೊಳಗೆ ತನ್ನನಡಸಿದ ನೆಗಟಿಂ ಬಾಯಟಾ 
ಎನಮಿಸಿಸಿಯುಮರೆ ಹೋಯಜ ಬಾಪ್ಪೆಂದು ಹರಿಗನಂ ಗುರು ಪೊಗಲ್ಜಂ 
(ಕಂಶಕಾ. ೨೬೦). ವ. ಬಾಯಿ ಸೋಲು; ಬಾಯಿ ಬಿದ್ದುಹೋಗು: 
ಸಂಬೋಧನೆ ದೀರ್ಫೋಕ್ತಿಯೊಳಿಂಬಾಗಿರೆ ಬರ್ಕುಮದನೆ ಪಲವೆಡೆಗಳೊ 
ಳೆಂದುಂ ಬಲ್ಲವರಿಡದಿರ್ಣದಂ ಬಾಯಟಿದೂಳ್ಳೆ ವೋಲ್‌ ಕರಂ ವರಸತರಂ 
(ಕನಿರಾ. ೨-೨೩) ; ಭಾನುಮತಿ ಬಾಯಟಾದು ಪುಯ್ಯಲಿಡುತುಂ ಬಂದು 
ಧರ್ಮನಂದನನ ಕಾಲ ಮೇಲೆ ಕವಿದು ಪಟ್ಟು (ಶಂಶರಾ. ೭-೩೩ ವ) ; 
ಪಾಹಾರವದಿಂ ಶೂಲಾಗ್ರದೊಳ್‌ ಬಾಯಲಾದೊಳಟುವಿನಂ ಕೊಲ್ಹುದಂ 
ಕನ್ನೆ ಕಂಡಳ್‌ (ಸಕುನೂ: ೭-೩3). ೩. ಗೋಳಾಡು ; ದುಃಖಿಸು: 
ಇಂತುಟು ಸಂಸೃತಿಧರ್ಮಮೇಕೆ  ಬಾಯಲಟ್‌ವುದದೇಕೆ ಚಿಂತಿಸುವುದೇಕೆ 
ಪಲುಂಬುವುದೇಕೆ ನೋವುದೋ (6ರಫು- ೩-೩೩); ತರಳಿಕೆ . . . ಕಾದಂಬರಿ 
ಯನುಟೀದೆತ್ತ ಪೋಪೆಯೆಂದು ಬಾಯಲಟ್‌ದೂ ಪಳವಿಸುತ್ತಮಿರ್ದಳ್‌ 
(ಉದಂಉ- 3೭9) ; ಗುಂಗೇಯರ ಮಾತುಗೇಳದಟ್‌ದಂ ಕುರುರಾಜ 
ನದರ್ಕೆ ದುಃಖದಿಂ ಬಾಯಟ*ಯಲೈವೇಡ (ಗಡಾಯು. ೦೦-೦೨). ಬಾಯಳಿ: 
೩. ಕಾವುದೆಂದೊಅಲುತ್ತುಂ ಬಾಯಳಿವ ಮದನನಂ ಕಾತ್ಮಾಯನಿ ದಯೆ 
ಯಿಂದೆ ನೋಡಿ ನಯದಿಂ ನುಡಿದಳ್‌ (೧೪. 6-0೬) ; ಒರ್ವಬಳಿ . , 
ಮೊಲ್‌ಯಿಟಅಲಿ ಬುಯಳಿಯುತ್ತೈದಳೆ (ಕಾತಕಂ. 6-೩೨)- ೪. ಕಿರಿಚು; 
ಬೊಬ್ಬೆ ಹಾಕು: ಸತೃೃತಿಯನು ಒಳಗಟ್‌ಯದೆ ಪೊಜಗಜ್‌ಯದೆ ಕುಕವಿ 
ಗಳಿಳಿಕೆಯ್ತೂತಿಹರು ಬಾಯಳಿದು (ಕುರಾಸಾಂ. ೦-೬೭). ೫. ಬಾಯಿಬಿಡು ; 
ಬಾಯಿ ತೆರೆ: ಆ ಮೃಗನೇತ್ರೆಯ ರೂಪಳವೆ ಬಣ್ಣಿಸಲು ಬಾಯಳಿದು 
(ಕುರಾಸ30. ೨೪-೦೦೬) ; ಖೋಯೆಂದು ಬಂದೆಮ್ಮ ಕೊರಳ ತಕ್ಕಿಸಿಕೊಂಡು 
ಬಾಯಳಿದುಐ್‌ ಹಲುಬುವರು (ಕರತ. ೬೩-೪೭) ; ಮದವಮುಖನೆ 
ಬಾಯಳಿದು ಪೇಳಲೇಂ ನಮ್ಮಂಗಮಂ ಪರಿಕಿಸು (ಘೋರಾಸು. ೨೩-೨೪): 
೬. (ನಾಚಿಕೆ ಅಥವಾ ಸಂಕೋಚದಿಂದ) ಮಾತಾಡಲಾಗದಿರು ; 
ಮಾತು ತೋಚದಿರು : ತಲೆಗುತ್ತಿ ಕಡುನಾಣ್ಣಿ. . .ಭೂಪಾದಿಗಳ್‌ 
ಬಾಯಳಿವುತಿರಲೂ (ಶದ್ಮರಾ. ೬-೬೪): [ಬಾಯ್‌ + ಅಟ] 

ಬಾಯಾಚಾರ (ನಾ). ಹೊರಗಿನ ನಡವಳಿಕೆ : ಬೂಟಾಟಿಕೆ ; ಕಪಟಾ 
ಚರಣೆ : ತಾವು ಕುಂಪನಿಗೆ ಬಾಯಾಚಾರ ದೋಸ್ತಾರರಾದ್ದರಿಂದ, 
ಇದಕ್ಕಿಂತ ಅಧಿಕವಾಗಿ ಬರದು ಕಳುಹತಕ್ಕದಿಲ್ಲವ್ರಷ್ಟೆ (ರಾತೇಂದ್ರ- ೬೭); 
ತಾವು ನಾವು ದೋಸ್ತಾರರಾದ್ದರಿಂದಾ ಬಾಯಾಚಾರಕ್ಕೆ ಸಲುವಾಗಿ ಬಹಳ 
ಫಲವಾಗಿ ಇರುವಂಥಾದ್ದೂ ವರ್ಧನೆ ಆಗಿ ಇರಬೇಕು (ಕೇಂದ್ರ. ೦೬೦). 

[< ಸಂ. ಬಾಹ್ಮಾಚಾರ] 

ಇಯಾಡಿಸು (ಕ್ರಿ). ಆಸ್ವಾದಿಸು ; ರುಚಿ ನೋಡು : ಸತ್ಯ ಲೋಕದಲಿ 
ಶ್ರಿದಶರುಜ* ಬಾಯಾಡಿಸಿದರಗ್ಗದ ಧ್ರುವಾದಿಗಳನು (ಕುವ್ಮಾಸ- ೭೨೩೪); 
ಬಾಯಾಡಿಸುತ ಬಣ್ಣಿಸುತ ಕೈಗಳ ನೀಡಿ ಬಹುವಿಧಭಕ್ಷ, ಭೋಜ್ಯಂ 
ಗಳನು ಜಠರದಲಿ ಕೂಡಿದನು ಗೋಪರಿಗೆ ಹರುಷವ ಮಾಡಿದನು (6ಕಾಗ- 
೦೦-೨೨-೨೪); ಚಿರೋಟಿಗಳನ್ನೂ ಹುರಿಗಾಳನ್ನೂ ಶಾರದಮ್ಮನವರು ಎಲ್ಲ 
ರಿಗೂ ಹಂಚಿದರು. ಇಂಥ ಸಂದರ್ಭದಲ್ಲಿ ಇವನ್ನು ಬಾಯಾಡಿಸುವುದರಿಂದ 


5 


[3 
೪ 


0 


ಬಹಳ ಪ್ರಯೋಜನವಿದ್ದಿತು (ಮೂಲನ. 0೩). (ಬಾಯಾಡು*- -ಇಸ್ಕು) 

ಬಾಯಾಡು (ಕ್ರಿ). ಆಹಾರವನ್ನು ಅಗಿ. - ಜಗಿ ; ಬಾಯಾಡಿದರೆ 
ಕೈಯಾಡೀತು (ಗಾರ). "ಬಾಯತಾಡಿಸು' ಪರಾ. (ಬಾರ್ಯ--ಆಡು[) 

ಬಾಯಾನ್‌ (ಕ್ರಿ). ೧. ಬಾಯಿ ನೀಡು ; ಬಾಯೊಡ್ಡೂ : ಪಕ್ಕಿ ಸೋವ 
ವರಸ್ವೀಯರ , . . ತಂಬುಲಕೆ ಬಾಯಾಂಪಂದದಿಂ ಬಂದು ಪಾಯ್ದುವು 
ಕೀರಾಳಿಗಳಲ್ಲಿ ಪಾಮರವಧೂಬಿಂಬಾಧರಕ್ಕಾವಗಂ (ರರ್ಶುನಾ. ೨-೨೪). 
ವಿ. ಆಸೆ ಪಡು ; ಹಾತೊರೆ : ನಮ್ಮ ಉದಾರಾತಿಥ್ಮಕ್ಕೆ ಬಾಯಾಂತು 
ಹರಿತರುತ್ತಿರುವ ಆ ತಿರಿಕೂಳ ತೆಲುಂಗರೊಡೆಯನಿಗೆ ಉತ್ತರವೇನು 
(ಮಂತ್ರಕ- ೦೯-೦೪). [ಬಾಯ*--ಆನ್‌,] 


39 | ಬಾಯಾರ್‌, ಬಾಯಾರು, (ಕ್ರಿ). ೧. ಕೂಗಾಡು ; ಬೊಬ್ಬಾಟ ಮಾಡು ; 


ಆರ್ಭಟಿಸು : ವರರುಚಿಭಟ್ಟನಂ ಪಲರ* ದುಷ್ಟರೊಂದಾಗಿ ಪೊಲೆಯನೆಂದು 
ಗೆಲೆ ಬಾಯಾರ್ವರೆಂದೊಡುಲ್‌ದರಳವಾವುದು (ಶಂಕತಂ. ೦೪-೧೩); ಧರ್ಮ 
ಬುದ್ಧಿ ತತ್ಕೂರ್ಮೆಗಿಡಲ್ನುಡಿದು ನೀಂ ಗೆಲೆ ಬಾಯಾರ್ದು ಪೋಗಲ್ಪಡೆಯೆ 
ವಿಚಾರಂಗೆಯ್ವುಂ (ಶಂಠಕಂ. ೦೭೦-6). ೨. ಆಕ್ರಂದಿಸಂ ; ಪ್ರಲಾಪಿಸಂ ; 
ರೋದಿಸು : ಗರಳಭಯದಿಂದೆ ಬಾಯಾರ್ವರಂ ಚೀರ್ವರಂ . - . ಚಂದ್ರ 
ಚೂಡಂ ಕಂಡನು (ಕಂತು, ೨೨-೦6); ನಡೆಗೊಳಲ್ಲ ಕಂಡು ಬಾಯಾರ್ವಳಂ 
ಚೀರ್ವಳಂ . . . ಭರತಾವರಜನಗಲ್ಲು ಅಡಿಗಡಿಗೆ ತಿರುತಿರುಗಿ ನೋಡುವಂ 
ಬಾಡುವಂ (ಶೈ ನರಾ. 9-೩೦). ಬಾಯಾರು, : ೩. ಬಾಯಿಬಡಿ ; 
ಅಲ್ಲಗಳೆ : ಬೆಟ್ಟಕ್ಕೆ ಬೇಗೆಯಿಕ್ಕಿದನಿವಂ ಸಾಲಮಂ ಕೊಟ್ಟುದಿಲ್ಲೆಂದು 
ಬಾಯಾರಿದನಿವಂ . , . ಬಟ್ಟೆಯಂ ಬಡಿದು ಬಾಳಿದನಿವ೦ (ಕಿಂತು. ೩೬-೩೬) - 
[ಬಾಯ್‌ --ಆರ'] 
ಬಾಯಾರಿಕೆ " ಬಾಯೂಾಲ್‌ಕೆ' ನೋ. 
ಬಾಯಾರು, " ಬಾಯಾರ್‌” ನೋ. 
ಬಾಯಾರ್ಕು' " ಬಾಯಾಜ್ಮು' ನೋ. 
ಬಾಯಾಲ್‌ (ಕ್ರಿ). ಬಾಯಿಗೆ ಬಂದದ್ದು ಆಡು ; ಮನಸ್ವಿಯಾಗಿ 
ಮಾತನಾಡು : ಕಂಡುದ ನುಡಿದೆನು ಸ್ತ್ತುತಿಯೆನ್ನದಿರು ಲೇಸ ಕಂಡು 
ಬಾಯಾಲ್ವನು ಕವಿಯೇ (ಠರತ. ೨-೬೨)- [ಬಾಯ್‌ 4 ಆಲ್‌] 
ಬಾಯಾಳಿ (ನಾ). ಅತಿಯಾಗಿ ಮಾತನಾಡುವ ವ್ಯಕ್ತಿ: 'ಬಾಯಾಳಿತನ' 
ಪರಾ. [ದೇ.॥ ತಮಿ. ವಾಯಾಟಿ ; ತುಳು. ಬಾಯಾಳಿ, ಬಾಯಾಡಿ] 
ಬಾಯಾಳಿತನ (ನಾ). ಅತಿಯಾಗಿ ಮಾತಾಡುವ ಸ್ವಭಾವ: ಅವಳು 
ಅತಿಕೋಪಸ್ವಭಾವವುಳ್ಳವಳೂ ಬಾಯಾಳಿತನವುಳ್ಳವಳೂ ಆದುದರಿಂದ 
* ಅವಳನ್ನು ಗಯನ್ಕಾಳಿಗೌರಿಯೆಂದು ಕರೆಯುತ್ತಿದ್ದರು (ಕಂಳ- ww): 
[ ಬಾಯಾಳಿ 4 - ತನ] 
ಬಾಯಾಜ್‌ಕೆ, ಬಾಯಲಿಕೆ. ಬಾಯಾರಿಕೆ (ನಾ). ೧. ನೀರಿಗಾಗಿ 
ಬಾಯಿ ಒಣಗುವುದು, - ಗಂಟಲು ಒಣಗುವುದು : ತೃಷೆ ; 
ನೀರಡಿಕೆ : ದೇಶಾಂಶ್ರಿಯಾದವ ತಿಗುಣೆ ಚಿಕ್ಕುಟ ಪಸಿವು ಬಾಯಾಲ್‌ಕೆ 
ಗಂಜಿದರೆಂತಹುದು (6ಶಕೆ. ಹ. ೩೬೬-೦೪) ; ಮಗಮಗಿಪ ಪರಿಮಳವನಿಕ್ಕ 
ಲದು ನವ್ಯ್ಕೋದಕಂ ಬಾಯಾಜಳಕೆ (ನಾಕಾ. ಯಲಿಕೆ, ಯಜತೆ]ಯಂ 
ಕೆಡಿಪುದು (ಸೂತಕಾ. ೨-೫೩). ಬಾಯಲಿಕೆ : ೧. ಬಾಯ್ತೆಲ್‌ಯನೊಲ್ಲು 
ಕರ್ದುಂಕಿ ಕರ್ದುಂಕಿ ಪೀರ್ದು ಪೀರ್ದೊಡನಡಸಿರ್ಪ ಬಾಯಜಕೆಯಂ 
ತವಿಪೆಂ ಸವಿ ಪೆಂಪುಗೊಂಬಿನಂ (860. ೩-೨೦೨). ಬಾಯಾರಿಕೆ: ೧. 
ತೃಷ್ಣೆಯೆಂದೊಡಂ ದಾಹಮೆ:ದೊಡಂ ಬಾಯಾರಿಕೆಯೆಂದೊಡಂ ನೀರಡಿಕೆ 
ಯೆಂದರಿವುದು (ಸನಿ. ೨6೨); ಬಹಳ ದೂರ ನಡೆದು ಬಂದಿದ್ದೀಯ. ನಿನಗೆ 
ಬಾಯಾರಿಕೆಯಾಗಿರಬೇಕು (ರೇ೬83. 00) ; ಬಾಯಾರಿಕೆ ಬಂದಾಗ ಬಾವಿ 
ತೋಡಿದ ಹಾಗೆ (ಗಾರೆ). ೨. ನೀರಡಿಕೆಯನ್ನು ಹಿಂಗಿಸುವ (ಎಳನೀರು. 
ಪಾನಕ ಮೊದಲಾದ) ಪಾನೀಯ ಅಥವಾ ಬೆಲ್ಲದೊಡನೆ ಕೊಡುವ 


ಯಾಅತಿಸು 


ನೀರು ಇತ್ಯಾದಿ : ನಾರಾಯಣನು... ಒಂದು ಲೋಟ ಬಾಯಾರಿಕೆ 


ಯನ್ನು ತಾನೇ ತಂದು ಕೊಟ್ಟನು (ಮುಂಗಾಮು. ೬) ; ಬ೦ದದರಿಗೆ 
ಬಾಯಾರಿಕೆ ಕೊಡುವುದು ಬೇಡವೆ? (ರೇನಕೂ. ೧೬೦) ; ಆತೆ ಒಂದಷ್ಟು 
ಹೊತ್ತು ಅಲ್ಲೇ ವಿರವಿಸಿದ. ಬಾಯಾರಿಕೆ ಕೇಳಿದ (ಮೂಕಿ. ೩೩). 


[ ಬಾಯಾಜ್ಮು +೬ - ಇಕೆ. 10. ಬಾಯೂರಿಗೆ ] 
ಬಂಯಾಟಿಸು (ಕ್ರಿ). ಬಯಕೆಯನ್ನು ಹುಟ್ಟಿಸು : ಆತ್ಮೇಶ್ವರನ ದಿಟ್ಟಿಗೆ 
ರೂಹುಗಾಣಿಸಿ ಬಾಯಾಜಾಸುತೆ ಬಾಣ ತಿರೂಹಿಂ ದೆ ಬಂದಳು ಹರನೀಲವೆ`ಣಿ 
ತೊಟ್ಟಿಲ ಕಟ್ಟುವೆಡೆಗೆ (ನೋಹತ- ೦೭-೪೭). ([ಟಾಯಾಜ್ಮು + - ಇಸ್ಕು] 
ಬಾಯಾಜ್ಕು, ಬಾಯಿ. ಬಾಯಾರೆ (ಕ್ರಿ). ೧. ಬಾಯಿ ಒಣಗು; 
ನೀರಡಸು ;: ದಾಹವುಂಟಾಗು : ಅರಗಿನ ಪ್ರತ್ನಳಿಯನುರಿ ಕೊಂಡಡೆ 
ಉದಕ ಬಾಖಯಾಜ್‌ ಬಳಲುತ್ತಿದೆ ಅಗೆಯಿ೨ಂ ಭೋ ಭಾವಿಯನಗೆಯಿಂ ಭೊಃ 
(95504 6-೩0), ಬಾಯಾಜ ತು ಎಂದು ಚಾವಿನೀರಿಗೆ ಪೊದೆ ಬಾವಿಲಿ ಜಲ 


ಗೀ 
ಆ 


ಬಜದಾಯು್ತಿ (ಫಿರಂರ, ೪-೬೩-೦). ೨. ಹಂಬಲಿಸು ; ಹಾರೈಸು : 
ಚನ್ನ ಮಲ್ಲಿಕಾರ್ಜು: ಯ್ಕ ಬಂದಾನೆಂದು ೭ ಬಟ್ಟೆ 


ಚ 
ತೀವ್ರವಾಗಿ ಅಪೇಕ್ಷಿಸು : 
ಗಳ ನೋಡಿ ಬಾಯಾಜುತ್ತಿಹೆನು (ಮಹಾರೇ- ೧೪೧-೩೨೦) ; 
ಜನ್ಮವ ತಿರುತಿರುಗಿ ಬಾಯಾಜ”್‌ ಕಾಮಿಸಲೀತನಂದದ ನೀಜಿರುಂಟೇ ನಳಿನ 
ಭವ ನಿರ್ಮಿಸಿದ ಸೃಷ್ಟಿಯಲಿ (ತೊರ. ೩. ಗಾಬರಿ 
ಯಾಗು ; ದಿಗಿಲುಗೊಳ್ಳು : ಬಾಯಾಜದಿರಿ ಕಳ್ಳೇಜುಕಾಜನ ಕರುಳ 
ಹರಹುವೆನು (ಕುವ್ಮಾರ್ರೋ- ಬಾಯಾಲಸದು ದು ಜನಕೆ ಲಯ 
ದೋಿದುದು ಜಗಕೆ ೩೦-೪). ೪. ಆಯಾಸಗೊಳ್ಳು: 
ಬಳಲು : ಮಿಥ್ಯಾ ಕುಚರ್ಚೆಗಳಿಂ ಬಾ ಯಾರ್ವೊಡಂ 
ನಮಿಲ್ಲದೆ ಪೊರ್ದದೆ ಮೋಕ್ಷಮನೈದಲ್ಪಾರದು 
ME ದೂ ಆನು' ಬಾಯಾಜ್‌ ಬಳಲು 
೪: ೧೦೦೨೨೩೭); ಬಾಯಾಜ್‌ ಚೀಜ್‌ ಚಿತ್ರಾಂಗದೆ 
ತ ಬಾಯುಟು : ೧. ಒಆಅತೆಯಾಜಿ 
ವರುಣಶರ ಬಾಯಜ ನೀರಡಿಸಿದುದು (ಕುಪ್ಮಾರ್ರೋ: 
ಬಾಯಾರ್ಕು : ೧. ಬಳಲಿ ಬಾಡಿ ಬಾಯಾರಿ ಹಸಿದ ತೋಳನು 
ಹರಿವ ಹಳ್ಳವನೆ ಸಾರಿ ತೃಷೆಯ ಕಳೆಯಲು ನೀರಿಗಿಳಿಯೆ (ಕಫ: 
93-0) ; ಪ್ರೇಮಲತೆ ಬಾಯಾರಿ ಕಾತರಿಸಿತಾವುದನೊ ತಾನರಿಯದುದ 
ಪುರುಷನ ಬಯಸಿ ಬಾಯಾರು 


”. 
a- ೩-೩೬). 


೦೬-೩೦); 
ಜೂ 


ಸಜ್ಜಾ 


(ಕರ್ಮಾ ಮ್ಸೈ- ೭-೫೩೨) ; 
ತ್ರಿರ್ದೆನಯಸ್ಮ (ಮಹಾರೇ- 
ಹೆಲುಬಲು (ಶೈ ಬರಾ: ತು 


೦೯-೪೮): 


ಬಯಸಿ (ಶಶ್ರಾಂಗ- ೭-೦೭3). ೨. ಯುವತಿ 


ವದನರಿದುಯವಳ ಸತ್ಕಾರ್ಯ ತನ್ನಿಂದ ತಡೆದಿದೆಯೆನುತ ರವಿಯಸ್ತ 
ಮಯಮಾಗಲು (ನತನೋ... ೨೬೨೭). ಹ. ನುಡಿ ನನ್ನಿಯೆಂದೆನಲ್‌ 
ಬಡವ ಬಾಯಾರಿದಂ (ಕಾಲೂಕೆ. ೧೬೦-೩೩೩). ೪. ವೀರವಿಕ್ರಮವಿಜಯ 


ಂದಾಗೆ ದೈನ್ಯದಲಪಾರಚಿಂತೆಯೊಳು ಬಾಯಾರುವರೆ -ದೇವ ನೀಂ 
(ಸಂಕ. ೪-೦-೨೩). [ಬಾಯ್‌ 4 ಆಜು 
ಬಾಯಾಜ್ಕು, ಬಾಯರು (ನಾ). ೧. ಇ ಬಾಯಾಟ್‌ಕೆ ೧: ಬಾಯಾಲ್‌ದ 
ವರುಷ್ಟೆನೀರ್ಗುಡಿಯಲು ಮತ್ತ್ತು ಬಾಯಾಲು ಹೆಚ್ಚುವಂದದೊಳು 
(ಕಂತ. ೩8.೩೪). ಬಾಯರದು ; ೨. ಇ ಬಾಯಾಬಾ್‌ಕೆ ೨ ; ಮನೆಗೆ 
ಬಂದು ಬಾಯರು ಕೊಡಿ ಅಂದಾಗ ಬರಿ ನೀರು ಕೊಟ್ಟಿರೆ ಸೂರನ ಮುಖ 
ಪೃಗೆ ಅಗುತ್ತದೆ (ತರನು. 8೭). ೩. (ಕರು) ದನಕರುಗಳಿಗೆ ಕಂಡಿ 
" ಯಲಂ ಇಡುವ. ತವಡು ಬೆರಸಿ ಕುದಿಸಿದ ನೀರು : ದನಗಳು ಹಟ್ಟಿ 
ಯನ್ನು ಸೇರುತ್ತವೆ. . . ಅವಕ್ಕೆ ಮೈಲಿಗೆಯಲ್ಲಿರುವಂಗಲೇ ಅಕ್ಕಚ್ಚು, 
ಬಾಯರು ಹಾಕಿ. ಬಳಿಕ ಸ್ನಾನ ಮಾಡಿ . . 
(ಆ ಬಾಯತಾಣಿ 


ಸೆಃ 


(ಮರೆಮ- ೧೨). 2] 
ಬಾಯ್ಕಿ "ಬಾಯರ್‌? ನೋ. 


ಬಾಯ್ಕಿ (ನಾ). ೧. ಹೆಂಗಸರ ಹೆಸರಿನ ಕೊನೆಯಲ್ಲಿ" ಗೌರವಾರ್ಥ 


ಕಾಲುದೀಪ ಉರಿಸಬೇಕಂ 


೬೩೮೩ 


25 


'ಬಾಯಿಗೂಡಿಸು (ಕ್ರಿ). 


ಬಾಯಿಗೂಡು 


ಸೇರಿಸುವ (ತಾಯಿ ಅಥವಾ ಅವನಮ್ಮ ಎಂಬರ್ಥದ) ಪ ಪದ: 

ಒರಗಿಕೊಂಡ ಕಮಲಾಬಾಯಿಗೆ ಕ್ರಮೇಣ ವಚ್ಚರಾಗಿತು 

೯40). ೨. ಮನೆಯ ಒಡತಿ : 

ಬಂದ ಮೇಲೆ `ಬಾಯರು' ಒಬ್ಬರ ಬೇಕೇ ಬೇಕ೨ (ಶ್ರೀರಂಗ. 060) ; 

ಯರು ಎರಡು ಊಟ ಕಳಿಸಿದ್ದುರೆ (ಕಫ್ಲಿಹು. ೨6). ಡಿ. 

phd : ಮರಾಠರೆ ಬಾಯಿಯೊಬ್ಬಳನು ಪಾತ್ರೆ ತಿಕ್ಕಲು 

ಡಿದೆ (ಸ್ಮೃತಿ. ೨೩೩). ೪. ಸಂಗೀತ. ನೃತ್ಯಗಳಿಂದ ಜೀವಿಸಂ 

ಪಾತ್ರದವಳು ; ವೇಶ್ಯೆ : ಪ್ರಸಿದ್ಧ 'ಬುಯಿ` ಯ 

ಸಂಗೀತಸಾಮಗ್ರಿಯೊಂದೂ ಕಾಣಲಿಲ್ಲ (ಶ್ರೀಕಾಂತ. 11, ೧೪೧). 

[4- ಹಿಂ. ಮರಾ. ಬಾಈ ] 

ಬಾಯಿಕ (ನು). ಒಬ್ಬಾತನ ಹೆರರಂ : ಆಯದ ಮೆಯ್ದಲಿ ಬಾಯಿಕ 
ನೆದ್ಬು ನೆಗಬಕ್ಕಿಯಂ ಪ್ರಕಟಿಸಿದನ್‌ ಶ್ರೀದಯಿತನ ಬಾಯಿಕನ ಮನೋ 
ದಯಿತೆಗೆ . ೬ ೬ ತಳಮಾದರ” ತನಯರ್‌ ಪೇಟಲ* ಮಾಡುವರಂ ದೋಯಿ 
ಲಮ್ಮನೆಮ್ಚು ರ್‌ ಪೆಸರಿಂ (ಎಕ. 11, ೧೩೯-೨; 0). [?] 

ಬಾಯಿಕಟ್ಟು, " ಬಾಯ್ಯಟ್ಟು,' ನೋ. 

ಬಾಯಿಕಟ್ಟ್ಟು  ಬಾಯ್ಕಟ್ಟ್ಬು' ನೋ. 

ಬಾಯಿಕಡಾಣಿ (ನು). ಕುದುರೆಯ ಬಾಯಿಗೆ ಹಾಕುವ ಕಡಿಮುಣ : 
* ಕವಿಕುುು ಖಲೀನ;- ೨ ಬಾಯಿ:ಹಗ್ಗ, ಬಾಯಿಂಚಿಕ್ಕ, ಲಗಾಂ, ಬಃಯಿ 
ಕಡಾಣಿ, ಕಂಣಿಕೆ ” (ಸಿರ್ಮಾಂತಿ, ೨೩೦). [ಜಾಯ್ತಿ (ಇ ಬಾಯ್‌) + ಕಡಾಣಿ] 
ಬಾಯಿಕಲು ` ಬಾಯ್ಕಾಲ್‌ ' ನೋ. 

ಬಾಯಿಕಲ್ಲಿ (ನಾ). (ದನಗಳ ಬಾಯಿಗೆ ಕಟ್ಟುವ) ಬಾಯಿಕುಕ್ಕೆ : 
“(ಕಚ್ಚೆ ದಂತೆ, ತಿನ್ನದಂತೆ, ತೋಡದಂತೆ, ಪ್ರಾಣಿಗಳ ತಲೆಗೆ ಕಟ್ಟುವ) 
(ಬಾಯಿ)ಕು ಕೈ, ಬಾಯಿಕಲ್ಲಿ” (Muzzle. ಇಂಕನಿ) - 

[ಬಂಯ್ಕಿ (ಆ ಬಾಯ್‌) + ಕಲಿ) 


AN 
J 


ಇನಿ : ಆಚಾರ್ಯರು 


ಇಷ್ಟು 


ಲ 


ಕ್ರ 


ಸು. 


ಬಾಯಿಕಲ್ಲು " ಬಾಯ್ಕಾಲ್‌ ' ನೋ. 
ಬಾಯಿಕಾಲು “ಬಾಯ್ಯಾಲ್‌' ನೋ. 
ಬಾಯಿಕುಕ್ಕೆ (ನಾ). ಇ ಬಾಯಿಕಲ್ಲಿ: ಆಡಿಕೊಳ್ಳುವ ಬಾಯಿಗಳಿಗೆ 
ನಾಯಿಕುಕ್ಕೆ ಹಾಕುವುದಕ್ಕುದೀತೆ ? (ರೆಳುತು. ೩೪). 
[ಬಾಯ್ಕಿ (ಬಾಯ) + ಕುಕ್ಕೆ] 
ಬಾಯಿಕೊಚ್ಚು. ಬಾಯ್ಕೊರ್ಚು (ಕ್ರಿ). ತನ್ನನ್ನು ತಾನೇ ಹೊಗಳಿ 


ಕೊಂಡು ಮಾತಾಡು; ಜಂಬ ಕೊಚ್ಚಿ ಕೊಳ್ಳು ಕ; ಬಡಾಯಿ ಕೊಚ್ಚು: 

ಸೊಸೆಯನ್ನು ಹೊಟ್ಟೆಯ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದೆ ನೆ 

. ಎಂದು ಬಾಯಿಕೊಚ್ಚಿಕೊಂಡರು (ಶರ್ಮಸ. ೧೦). ಬಾಯ್ಕೊರ್ಚು : 

ಚೆಂಬೊನ್‌, ಕರ್ಚೊನ್‌, ಬೆಳ್ಳಿ, ಬಂಗಾರಂಗಳನ್‌, ನಾನಲ್ಲದಾರ್‌ 

ತೋರ್ದರಯ್‌ ಬಜ್‌ದೆ ಬಾಯ್ಯ್ಕೊರ್ಚುವನನುಬ್‌ದು ಆರುಮಲ್ತೆಂದೆ 
ಬಗೆದಪೆನ್‌ (೧ರ್ಮತ್ರ. ೨೬-೩೭೦). [ಬಾಯ್ಕಿ (-ಆ ಬಾಯ್‌) 4 ಕೊಚ್ಚು] 

ಬಾಯಿಕೊಬ್ಬು ಬಾಯ್ಗೊಬ್ಬು' ನೋ. 

ಬಾಯಿಕೋಲು "ಬಾಯ್ಕಾಲ್‌' ನೋ. 

ಬಾಯಿಗರೆ (ಕ್ರಿ). ನುಡಿ; ಧ್ವನಿ ಮಾಡು : ಪಿರಿದು ರಂಜಿಸುವುದಂತದ 
ಅಕೊಳುಗ್ಗಡಿಸುವ ಗೊರವ ಬಂದುದ ಬಾಯಿಗರೆವ ಅರಗಿಳಿ (ನೇನಿ:ಸೂ, 
6-೭೪). [ಬಾಯ್ಕಿ (ವಬಾಯ್‌) + ಕರೆ] 

ಬಾಯಿಗಾಳೆಗ *ಬಾಯ್ದಾಳಿಗ' ನೋ. 

ಹೊಂದಿಸು ; 
ಗೂಡಿಸುವ ಬಗೆ ಇದಲ್ಲ (ಕಳ. ೨೩೦). 

[ಬಾಯಿಗೂಡು (ವಬಾಯ್ದೂಡು) 4 -ಇಸ್ಕು] 
ಬಾಯಿಗೂಡು "ಬಾಯ್ಗೂಡು' ನೋ. 


°°» 


ಸರಿಗೊಳಿಸು : ಲೆಕ್ಕ ಬಾಯಿ 


ಬಾಯಿಚಪಲ 


ಬಾಯಿಚಪಲ (ನಾ). ತಿನ್ನುವ ಬಯಕೆ ; ಜಿಹ್ವಾಚಾಪಲ್ಕ : ಬಾಯಿ 
ಚಪಲದವರು ಏನಾದರೂ ಮಾಡಿಕೊಂಡು ತಿಂದದ್ದು ಪತ್ತೆಯಾದರೆ 
ನಂದಾದೀಪದ ಖರ್ಚನ್ನೆಲ್ಲಾ ಅವನೊಬ್ಬನೇ ದಂಡವಾಗಿ ತೆರಬೇಕಾಗಿತ್ತು 
. (ಹುಲ್ಮಜ- ೨0) - [ಬಾಯ್ಕಿ( ಎ ಬಾಯ್‌) + ಚಪಲ] 

ಬಾಯಿಚಿಕ್ಕ (ನಾ). « ಬಾಯಿಕಡಾಣಿ : “ ಕವಿಕಾ, ಖಲೀನಃ - ೨ 
ಬಾಯಿಹಗ್ಗ, ಬಾಯಿಚಿಕ್ಕ, ಲಗೂಂ, ಬಾಯಿಕಡಾಣಿ, ಕುಣಿಕೆ” 
(ಸಿರ್ಮಾಂತಿ- ೨೩೦). [ಬಾಯಿ (ವ ಬಾಯ್‌) + ಚಿಕ್ಕ (ಎ ಸಿಕ್ಕ)? 

ಬಾಯಿಚ್ಛೆ (ನಾ). * ಬಾಯಿಚಪಲ: ಕೊಲ್ಲೆನಯ್ಯಾ ಪ್ರಾಣಿಗಳ 
ಮೆಲ್ಲೆನಯ್ಯಾ ಬಾಯಿುಚ್ಛಗೆ (ಏನರ. ೬೩3). 

[ಬಾಯ (ಆ ಬಾಯ್‌) -- ಇಚ್ಛೆ) 

ಬಾಯಿಜಾಳಿಗೆ (ನಾ). - ಬಾಯಿಕಲ್ಲಿ : ಇರಿವೆಗಳಿಗೆ ಸಹಿತ ಬಾಯಿ:ಜಾಳಿಗೆ 
ಹಾಕಲಿಕ್ಕೆ ಸುರೂ ಮಾಡ್ಕಾರ! (8586. ೩) $ ಎಡೆಕುಂಟೆ ಹೊಡೆಯುವಾಗ 
ದನಕ್ಕೆ ಬಾಯಿಜಾಳಿಗೆ ಹಾಕಬೆ:ಡವೆ? (ಕೂತ). 

[ಬಾಯಿ (ಆ ಬಾಯ) 4 ಜಾಳಿಗೈ] 

ಬಾಯಿಜ್ವರೆ (ನಾ). (ಸಾಮಾನ್ಯವಾಗಿ ಬೇಸಗೆಯಲ್ಲಿ) ದನಗಳಿಗೆ 
ಬರುವ ಒಂದು ಬಗೆಯ ಬಾಯಿಹಂಣ್ಣು: ಈ ಎಮ್ಮೆಗೆ ಒಂದು ಸಲ 
ಕಾಲುಜ್ವರ ಬಾಯಿಜ್ವರ ಆಯಿತು (ಶೇಠತಿಕೀ. ೩9). " ಕಾಲಂಜ್ವರ ' 
ಪರಾ. [ಬಾಯ್ಕಿ (ನ ಬಾಯ್‌) -. ಜ್ವರ) 

ಬಾಯಿಡಬ್ಬು (ನಾ). ಮಾತಿನ ಆಡಂಬರ ; ಬಡಾಯಿ: ಶೀನಮಯ್ಮರ 
ಹತ್ತಿರ ಆಪಾಟಿ ರೂವಾಯಿ ಎಲ್ಲಿಂದ ಬರಬೇಕು? ಸುಮ್ಮನೆ ಬಾಯಿ 
ಡಬ್ಬಿಗೆ ಹೇಳಿರಬೇಕು (ಶುಕತು- ೦೫೪): 

(ಬಾಯಿ, (< ಬಾಯ್‌) 4 ಡಬ್ಬು (€ ದಂಬ)] : 

ಬಾಯಿತಪ್ಪು, (ಕ್ರಿ). ಮಾತಾಡುವಾಗ ವಎಚ್ಚರವಲ್ಲದಿರು ; 
ಅಜಾಗರೂಕತೆಯಿಂದ ಬಾಯಿ ಬಿಡು : ಇಂದಿರೆಯು ಒಂದು ದಿನ 
, . ಎ ಬಾಯಿತಪ್ಪಿ “ಇದು ಕಾಲಾದಿಘಯ ಡಕಾಯಿತಿ!” ಎಂದು ಬಟ್ಟಳ್ಳು 
(ಐಂಕಿತು. ೦೦೯) ; ನಾನು ಬಾಯಿತಪ್ಚಿ ಒಂದು ಹೇಳುವುದಕ್ಕೆ ಬದಲು 
ಇನ್ನೊಂದು ಹೇಳಿದ್ದೆ (ಠೂರ್ಗದ. ಇ). [ಬಾಯ್ಕಿ (ಆ ಬಾಯ್‌)--ತಪ್ಪ್ಪು) 

ಬಾಯಿತಪ್ಪು, (ನಾ). ಎಚ್ಚರ ತಪ್ಪಿ ಆಡುವ ನಂಡಿ ; ಅರಿವಿಲ್ಲದೆ 
ಹೊರಬರುವ ಮಾತಂ: (೪). [ಆ ಬಾಯಿತಪ್ಪ,] 

ಬಾಯಿತೀಟೆ (ನಾ). ಇತರರನ್ನು ದೂರಬೇಕೆಂಬ ಆತುರ,-ಆಡಿಕೊಳ್ಳ 
ಬೇಕೆಂಬ ಚಾಪಲ್ಕ: ಈಗಲೆ ನಮ್ಮ ಮೇಲೆ ಕತ್ತಿ ಕಠಾರಿ ಹಿಡಿದು ಎಷ್ಟೋ 
ಜನ ನಿಂತಿದ್ದಾರೆ. ಅವರ ಬಾಯಿತೀಟೆಗೆ ಗ್ರಾಸ ಒದಗಿಸಿದ ಹಾಗಾ 
ಗುತ್ತೆ (ಕತಾ. ೩೦). [ಬಾಯಿ (< ಬಾಯ್‌) ತೀಟೆ (-ಆತೀಂಟೈ)) 

ಬಾಯಿತೆಗೆ " ಬಾಯ್ದೆಗೆ' ನೋ. 

ಬಾಯಿತೆರೆ “ಬಾಯ್ದೊಲ್‌,” ನೋ. 

ಬಾಯಿದುತ್ತು "ಬಾಯ್ಹುತ್ತು' ನೋ. 

ಬಾಯಿದೆಜಿಕ್ಕಿ "ಬಾಯ್ದೆಅಕ್ಕಿ' ನೋ. 

ಬಾಯಿದೆಜಕ್ಕಿ “ಬಾಯ್ದೆಲ್ಕಿ' ನೋ. 

ಬಾಯಿಧಾರೆ "ಬಾಯ್ದಾರೆ' ನೋ. 

ಬಾಯಿನ "ಬಾಯನ' ನೋ. 

ಬಾಯಿನೆಂಗುಡು "ಬಾಯಿನಂಗೊಡು' ನೋ. 

ಬಾಯಿನಂಗೊಡು, ಬಾಗಿನಕೊಡು. ಬಾಯಿನಂಗುಡು (ಕ್ರಿ). ಬಾಗಿನ 


ವನ್ನು ನೀಡು; ಉಪಾಯನವನ್ನು ಕೊಡು: ಆಗಳಾ ಶಿವದೇವಿ 
ಮಹಾದೇವಿಯುಂ ಕನ್ಯಕಾಕದಂಬದಂಬಿಕಾನಿಕುರುಂಬಮುಂ . « ತೆಕ್ಕನೆ 


ಶೀವಿದ ಕನಕರಜತಭಾಜನಸಮಾಜಮಂ ಭೂಜನಂ ಪೊಗಟ್‌ ಬಾಯಿನ 
ಗೊಟನ್ಟಿ (ಶೇಖಪು- ೧೩-೩೩ ನ), ಬಾಯಿನಂಗೊಟ್ಟು ನಾನಾನವರತ್ನಸ್ವರ್ಣ 


೬೩೮೪ 


ಬಾಯಿಬೀಗ 


ವಸ್ತ್ರಂಗಳಿನುಖುಳಜನಂ ಕೂಡೆ ಸಂಪನ್ನಮಪ್ಪನ್ನ೦ (ಶ್ರತೃಪು- ೪-೦೩) 
ಬಾಗಿನಕೊಡು : ಮುತ್ತೈದೆಯರಿಗೆ ಬಾಗಿನಕೊಡುವ ಶಾಸ್ತ್ರವನ್ನೂ 
ಮಾಡಿ ಆಯಿತು (ಕಳುಶು. ೩೩)- ಬಾಯಿನಂಗುಡು : ಮನಮದು 
ಮನದನ್ನನ ಬೆನ್ನನೆ ಪೋಗಿರೆ ತನ್ನ ಬಸನದಿಂದವಳೊಳ್ಳೆಂ ಮನಮಂ 
ಬಿಡೆ ಬಳೆಯಿಪ ಬೆಳ್ಳನವಿಂದು ಪಾಲ್ಕನೆಗೆ ಬಂಖಿನಂಗುಡುವಂದಂ 
(ಶಂದ್ರಪು. ೮-೩೪). [ಬಾಯಿನ (ಎಬಾಯನ) 4+ ಕೊಡು] 

ಬಾಯಿನಂದೀವು (ಕ್ರಿ). ಉಪಾಯನವನ್ನು ತುಂಬಿ ಸಿದ್ಧಪಡಿಸು ; 
ಬಾಗಿನವನ್ನು ತಂಂಬಿಡು : ರಂಗವಲಿಯಿಕ್ಕುವ ಕಾಲ್ವಳಿಗೊಳ್ವ ಬಾಯಿನಂ 
ದೀವುವ . . . ನಾನಾವಿಧಮಂಗಳಾಚರಣದಕ್ಷೆಯರಿಂ ಪತಿಪತ್ನಿಯರ್ಕಳಿಂ 
ತೀವಿ ಜನಾವಳೋಕಹೃದಯಾಸ್ಪದವತಾಯ್ತು ವಿವಾಹಮಂಡಪಂ (ಕರನ. 
೭-೩). [ಬಾಯಿನ ( ಆಬಾಯನ) + ಕೀ೨ವ್ರ) 

ಬಾಯಿನೀರು " ಬಾಯ್ನಾರ್‌ * ನೋ. 

ಬಾಯಿಪಂತ (ನಾ). ಕೇವಲ ಮಾತಿನ ಜರ್ಬು : ನೋಡೆನ್ನ ಕೈಚಳಕವ 
ಬಾಯಿಪುತವನಾಡುವರಾವಲ್ಲ (ಮೋಹಕ: ೩9-09). 

[ಬಾಯಿ (.ಆಬಾಯ?) + ಪಂತ್ಯ) 

ಬಾಯಿಪಾಠ (ನಾ). ೧. ಉರು ಹೊಡೆಯುವುದು ; ಕಂಠಪಾಠ: 
ರಂಗನು ಪ್ರಾಢಥಮಿಕಸಾಲೆಯ ಅಭ್ಯಾಸವನ್ನು ಮುಗಿಸುವ ಹೊತ್ತಿಗೆ 
ಅವನಿಗೆ ಅನೇಕ ದೇವರ ಸ್ತೋತ್ರಗಳು ಬಾಖಿ:ಪಾಠವಾದವು (ಕಂಗರೋ. 0೪); 
ಹಸ್ತಪ್ರತಿಗಳನ್ನು ಓದಿ ಓದಿ. 
(ಕನ್ನಸಂ. ೨೬) ; 


ಇವನಿಗೆ ಅವು ಬಎಯಿಪಾಠವಾಗಿತ್ತು 
ಬೇಕಾದರೆ ನಿಮ್ಮ ಬಾಯಿಪಾಠ ಪ್ರಕಾಶನಿಗೇ ಒಪ್ಪಿಸಿ 


ಪದ್ಯ. ಕೋಷ್ಟಕ ಮೊದಲಾದುವು :ವಾಸುದೇವನು ಬೆಳೆಯುತ್ತ ಬಂದ 
ಹಾಗೆಲ್ಲ. , . ಅಕ್ಷರಾಭ್ಯ್ಕಾಸವಾಯಿತು. ಬಾಯಿಪಾಠಗಳನ್ನು ಬಹುಬೇಗನೆ 
ಕಲಿತನು (ಶಾರದ. ೨೬೦) - 
ಬಾಯಿಷಾಠ ಮಾಡು ಎ ಉರು ಹೊಡೆ ; ಕಂಠಪಾಠ ಮಾಡು: 
ಇಬ್ಬರಲ್ಲಿ ಯಾರೂ . . . ಲಕ್ಷಣಗ್ರಂಥಗಳನ್ನು ಬಾಯಿಪಎಠ ವಾಡಿ ಪ್ರತಿ 
ಎಷಯಕ್ಕೂ ಒಂದು ಶ್ಲೋಕವನ್ನುದಾಹರಿಸಬಲ್ಲವರೆಲ್ಲ (ಗಾನಕ- ೩೮). 
[ಬಾಯ (ಆ ಬಾಯ್‌) + ಪಾಠ್ಯ] 

ಬಾಯಿಬಡಕ "ಬಾಯ್ಬಡಿಕ' ನೋ. 

ಬಾಯಿಬಡಿ "ಬಾಯ್ಬಡಿ' ನೋ. 

ಬಾಯಿಬಡಿಕ "ಬಾಯ್ಬುಡಿಕ' ನೋ. 

ಬಾಯಿಬಡಿಕತನ "ಬಾಯ್ಬಡಿಕತನ' ನೋ. 

ಬಾಯಿಬಡುಕ "ಬಾಯ್ಬುಡಿಕ' ನೋ. 

ಬಾಯಿಬಡುಕಿ "ಬಾಯ್ದಡಿಕಿ' ನೋ. 

ಬಾಯಿಬಿಡು "ಬಾಯ್ಬಿಡು' ನೋ. 

ಬಾಯಿಬೀಗ, ಬಾಯ್ಬಿಯ್ಯಗ, ಬಾಯಾಗ (ನಾ). ೧. (ಹರಕೆ ಹೊತ್ತ 
ಭಕ್ತರು) ಬಾಯಿಗೆ ಚುಚ್ಚಿಸಿಕೊಳ) ವ ತಂತಿಯ ಸಾಧನ : 
ಬಾಯಿ ಬೀಗ ಅಕ್ಕಸಾಲಿಗನಿಂದ ಮಾಡಿಸಿದ ಸಣ್ಣ ಬೆಳ್ಳಿಯ *ಡ್ಡಿ. ಚಚ್ಚಾಕ 
ವಾಗಿರುತ್ತದೆ. ಒಂದು ಕಡೆಯ ಮೊನೆ ತುಂಬಾ ಹರಿತವಾಗಿದ್ದು ಚೂಪಾಗಿ 
ರುತ್ತದೆ... ಮತ್ತೊಂದು ಕಡೆ ಒಂದು ತೂತಿರುವಂತೆ ಗುಂಡ 

ಮಡಿಸಿರುತ್ತದೆ (ಶೋರೆರೇ. ೪8): ದೇವರಿಗೆ ಬೇವಿನುಡುಗೆ ನಗನಾಣ್ಯ 

ಮಾಡಿಸಿಕೊಡುವುದಾಗಿ . . . ಬಾಯಿಬೀಗ ಚುಚ್ಚಿಸಿಕೊಳ್ಳುವುದಾಗಿ ಹರಕೆ 

ಕಟ್ಟಿಕೊಳ್ಳುತ್ತಾರೆ (ನಂಕುಂಠ- ೧೩೪) ; ಕೆಲವು ಹೆಂಗಸರು ಬಾಯಿಬಿ:ಗದ 

ಹರಕೆ ಮಾಡಿಕೊಂಡಿರುತ್ತಾರೆ. ಅಂಥವರು ಬೆಳಗಿನಿಂದ ಉಪವಾಸವಿದ್ದು, 

ರಂಗದಲ್ಲಿ ಗುಡೀಗೌಡನಿಂದ ಬಾಯಿಬೀಗ ಚುಚ್ಚಿಸಿಕೊಂಡು, ದೇವರ ಹಿಂದೆ 


ಕೈಯಲ್ಲಿ ಹೊಂಬಾಳೆ ಹಿಡಿದು ಹೋಗುತ್ತಾರೆ (ನನ್ಮೂರು- ೩೦)- 


ಜಾಯಿಬೂಟಕ 


ಬಾಯ್ಬಿಯ್ಯೆಗ : ೨. (ಆಲಂ) ಬಾಯಿಯ ತಡೆ.__ಹತೋಟಿ : 
ಸದ್ದು | ಸಿಂಗಾರಿ | ಬಾಯ್ಬಿಯ್ಯೆಗದಿರಲಿ ! (ಶೈ. ೩6-0). ಬಾಯಾಗ : 
೧. ಚಿಕ್ಕ ಚಿಕ್ಕ ಹುಡುಗರೂ ಕೂಡ ಬಾಯಾಗ ಚುಚ್ಚಿಸಿಕೊಂಡಿದ್ದರು 
(ರೂತಿ). [ಬಾಯಿ (ಆ ಬಾಯ್‌) .. ಬೀಗ] , 
ಬಾಯಿಬೂಟಕ (ನಾ). ಡಂಭಾಚಾರದ ಮಾತು: ಸಾಟಿಯಿಲ್ಲೀಕೆಗೆ 
ಜಗತ್ತಿನ ಕೋಟಲೆಯನಪಹರಿಪಳುರೆ ಬಾಯಿಬೂಟಕದ ನುಡಿಯಲ್ಲ 
ಸತ್ಯವಿದು (€ರೇಮ. 0-09೨). [ಬಾಯ್ಕಿ («ಎಬಾಯ್‌) + ಬೂಟಕ] 
ಬಾಯಿಮಾತು " ಬಾಯ್ವಾತು ' ನೋ. 
ಬಾಯಿಮುಚ್ಚು “ಬಾಯ್ಕುಚ್ಚು' ನೋ. 
ಬಾಯಿಲೆಕ್ಕ (ನಾ). ಮನಸ್ಸಿನಲ್ಲಿಯೇ ಬಿಡಿಸಿ, ಬಾಯಿಮಾತಿನಲ್ಲಿಯೇ 
ಉತ್ತರಿಸಬೇಕಾದ ಗಣಿತಪ್ರಶ್ನೆ.._-ಲೆಕ್ಕೆ: ಗಣಿತ, ಬಾಯಿಲೆಕ್ಕ. 
ಮುಂತಾದುವುಗಳಿಲ್ಲದರಲ್ಲೂ ಈ ಹುಡುಗಿಯು ಪ್ರಥಮತರಗತಿಯಲ್ಲಿ 
ತೇರ್ಗಡೆಯಾದಳು (ಕೂ9), . [ಬಾಯ್ಕಿ («ಎ ಬಾಯ್‌) + ಲೆಕ್ಕ] 
ಬಾಯಿವಿಡು "ಬಾಯ್ವಿಡು' ನೋ. 
ಬಾಯಿವೆಣ್ಣೆ "ಬಾಯ್ವೆಣ್ಣೆ' ನೋ. 
ಬಾಯಿಸವಿ "ಬಾಯ್ಸವಿ' ನೋ. 
ಬಾಯಿಸು (ಕ್ರಿ). ಉಬ್ಬುವಂತೆ ಮಾಡು : ಊದಿಸು : ಧನಂಜಯ 
ವಾಯುವೆಂಬುದು ತಾನು ನಿಕ್ಷೀಪಿಸುವಂತಹ ದೇಹವಾದರೆ ಆ ದೇಹವನ್ನೆಲ್ಲ 
ಉಕ್ಕಿಸಿ ಬಾಯಿಸಿ ಊದಿಸಿ ಓಡಿಸಿ ಭೌಶಿಕಾಗ್ನಿಯ ಕೂಡಿ ಹೋಗುವುದು 
ಆ ದಿನ ಹುಸೇನಿ... . ಸೋಮನ ಕಪಾಳವನ್ನು 
ಬಾಯಿಸಿದನು (ಕಂಗಕೋ. ೪೪9) ; ಲೆ ದೇಶಪಾಂಡೆಯ ಕೆನ್ನೆ ಬಾಯಿಸ 
ಬೇಕಾಗಿತ್ತು (ಹದ್ಮಿರಿ: ೨೦೩) - [ಬಾಯು (ಇಬ್ಮಾ) * - ಇಸ್ಕು) 
ಬಾಯಿಹಗ್ಗ (ನಾ). ಇ ಬಾಯಿಕಡಾಣಿ : “ಕವಿಕಾ, ಖಲೀನಃ . ೨ ಬಾಯಿ 
ಹಗ್ಗ, ಬುಯಿಚಿಕ್ಕ, ಲಗಂ, ಬಾಯಿಕಡಾಣಿ, ಕುಣಿಕೆ” (ಸಿದ್ಧಾಂತಿ: ೨೩೦). 
[ ಬಾಯ್ಕಿ (ಬಾಯ) 4+ ಹಗ್ಗ (ಎ ಪಗ್ಗ) 1 . 
ಬಾಯಿಹುಣ್ಣು (ನಾ). ಬಾಯಿಬೊಕ್ಕೆ ; ಬಾಯಿಯಲ್ಲಿ ಏಳುವ 
ಹುಣ್ಣು : ನಿರ್ನಿದ್ರೆ, ನೂತಿ, ಬಾಯಿಹುಣ್ಣು. ಗಂಟಲುಹುಣ್ಣು. 
ಕಾವುಗಣ್ಣುಗಳಿಗೆ ಇದು ಸಂಜೀವನ (08. ೪)- 
[ ಬಾಯಿ, (ಎಬಾಯ್‌) 4 ಹುಣ್ಣು (ಆಪುಣ್‌) ] 
ಬಾಯು "ಬ್ಲಾ? ನೋ. 


(ನಕಣಾ 71. ೯೭) ; 


ಬಾಯುಗಿ (ನಾ). ದಂತಕ್ಷತ (7: ತೆಜಪಣಿದೋಪನಪ್ಪಿದೊಡೆ 
ಮೆಯ್ಮಜಕಿವಪ್ಪು ಕ ಸಡಿಲ್ಲುದಕ್ಕೆ ಮೆಯ್ಯಟ್‌ವ ಪೊದಟ್ಮ ಬಾಯುಗಗಿಗೆ 
ಮೆಯ್ಮಲ್‌ವಂತದು ಮೆಲ್ಲನಾಗೆ ಮೆಯ್ಕಆವ , .. ಎಡೆ ಸಾವ ಪಟ್ಟು 


ವೆಡೆಯಾದುದವಳ್ಗೆ ರತಾತಿರೇಕದೊಳ್‌ (6ನ: ೦೩-೨೦) ; ತವದ 
ಕಾಮೋದ್ರೇಕದಲಿ ಕೂಡುವ ಸಮಪ್ರಣಯಿಗಳ ್ಹನಿಡುಗಣ್ಣೆವೆಗಳರೆ 
ಮುಗಿವುತಿರೆ ... ಸವಿವ ಬಾಯುಗಿಯಡಗೆ ಮೈ.ಮಿಗೆ ಬೆವರೆ ಸೂಳೋಸರಿಸಿ 
ಕೆಡಪಿದ ಜವಳಿಜಂತ್ರದ ಬೊಂಬೆಯೆನಲೀರ್ವರು ಮಣಕಿದರೊಡಲ (ಸಾಳ್ಮರಾ. 
೦6-೩೭). [ಬಾಯ್‌ + ಉಗ್ಗಿ] 

ಬಾಯುಪಚಾರ (ನಾ). ಕೇವಲ ಬಾಯಿಮಾತಿನ ಮನ್ನಣೆ; 
ಹೃತ್ಪೂರ್ವಕವಲ್ಲದ ಗೌರವ; ಬರಿ ಬಾಯಿಮಾತಿನ ಸತ್ಕಾರ : 
ಅವರು ಬಾಯುಪಚಾರಕ್ಕಾದರೂ ಬನ್ನಿ ಎಂದು ಕರೆಯುಲಿಲ್ಲ (ಕೊ9).- 

[ಟಾಯ್‌ 4 ಉಪಚಾರ] 

ಬಾಯೂರಿಸು (ಕ್ರಿ). ೧. ಬಾಯಲ್ಲಿ ನೀರು ಸಂರಿಸಂ- ೨. (ಆಲಂ) 
ಅತಿಯಾಗಿ ಹಂಬಲಿಸಂ,_ ಬಯಸು : ಕೆಲವು ಜನ ಅವಳನ್ನು ವರಿಸಲು 
ಬಾಯೂರಿಸುತ್ತಿದ್ದರಂ (ನುಸಕೂ. ೪). [ಬಾಯ 4-ಊರಿಸ್ಕು] 

ಬಾಯಿಣಿಕೆ (ನಾ). ಉದ್ದಾರ ; ಉದ್ದೋಷ ; ಕಾಯಗಟ್ಟತು ಭೀತಿ 


೬೩೮೫ 


30 


ಬಾಯ್ಯೊಟ್ಟು, 


ಬಿರುದಿನ ಬಾಯೆಣಿಕೆ ಬಯಲಾಯ್ತು ಜೀವದ ಬೀಯಕಿವರಂಜಿದರು 
(ಳುವ್ಕಾರೀ. 6-೬೧), [ಬಾಯರ್‌ + ಎಣಿಕೆ) 

ಬಾಯೆತ್ತು (ಕ್ರಿ). (ಮಾತಾಡಲೆಂದು) ಬಾಯಿ ತೆರೆ; ಬಾಯಿ 
“ಬಿಡು : ಮತ್ತೆಯುಂ ಪರಸಮಯಿಗಳು ಬಾಯೆತ್ತಲಂಜಿಂತೆಂದರು (2ಸಪು. 

ಬಾಯೆತ್ತದಂತೆ ನುಡಿವುತೆ ಕಾಯಜರಿಪು ಭಕ ನೆಲ್ಲರಂ ಗೆಲೆ 
(ವೃತರಿ. ೩೬-84); ಕೋಲಾಹಲವ ಸಂತವಿಸಲವಂ ಐಎನಿತೊ ಸಲ 
ಬಂಯೆತ್ತೆ ಮಾತೊಂದು ಕೇಳಿಸದೆ, , . ಕಲಕಲವೆ ಎದ್ದೆದ್ದು ನಡುವೆ 
ತವಿವಂದು (ಗೊಲ್ಲೊಳಾ: ೩-೦80)- [ಬಾಯ್‌ 4 ಎತ್ತು] 

ಬಾಯೆಸಳ್‌ ? (ನಾ). ಬಾಯಿ ಹುಣ್ಣು : ಬಿಸುಸುಯ್ಕೆ ಬಾಯ್‌ ಕರಂ 
ಕೆಂಪೆಸೆದಿರೆ ಬಿಡೆ ಲೋಳೆ ಸುರಿಯೆ ಬಾಯೆ (ಎ) ಸಳದನೋಡಿಸುವೊಡೆ 
ಕಾಗೆಯ ಗಜ*ಯಿಂ ಬಿಸುನೀರೊಳ್‌ ಕರ್ಚಿ ತೊಡೆಗೆ ಕಟುಕತ್ರಯಮುಂ 
(ಕೋಕೋಶ. ೯-೦೪೪). [ಬಾಯ್‌ 3. ಎಸಳ್‌?] 

ಬಾಯೊದರು (ಕ್ರಿ). ಕೂಗು ; ಕಿರಿಚು.: ವಾನರದಳಂ ಬೆದರಿ ಬಾಯೊದರಿ 
ದೆಸೆದೆಸೆಗೆ ಕೆದದೆ(ಶ್ರೀರಾಮಾ. 608-೦೪೦): [ಬಾಯ್‌ -ಒದರ್ಕ್ಯು(-ಆಓದಜ್ಮು)] 


34-೬೧) ; 


15 |ಬಾಯೊರೆಸು (ಕ್ರಿ). ಸ್ಪರ್ಶವನ್ನು ಪಡೆ (?): ಇಅ್‌ಯದ ವೀರಮಂ 


45 


ಪೊಗಳೆ ಮೆಚ್ಚುವ ರಾಯರ ಗಂಡ ಯಾವ ಸೆೊಂಪಟ್‌ಯದೆ ಕೀರ್ತಿಸಲ್‌ 
ಬರಿದೆ ಹಿಗ್ಗುವ ರಾಯರ ಗಂಡವೊಂಮ್ಮೆ ಬಾಯೊರಸದೆ ಪೆಂಣ್ಗಳಂ 
ಸೊಬಗರೆಂದಪ ರಾಯೆರ ಗ([ಗಂಡ]ನೆಂದು ಬೊಬ್ಬಿಲ್‌ಉದು ಕೀರ್ತ್ತಿ 
ಡಿಂಡಿಮಮಂಖಂ ಜಗದೊಳ್‌ ವಿಜಯಕ್ಷಿತೀಂದ್ರನಾ (ಎಳ. ಸ1, ಕತ್ರದು: 
೩-೬ ; 7) (21 

ಬಾಯೊಟತ (ಕ್ರಿ). ೧. ಬಾಯಲ್ಲಿ ನೀರು ಸುರಿ: ಆ ಸಿಂಹಂ ಮಿ 
ಗುತ್ತಂಬಟ್ಟು ಗೊಂಕರ ಕಟತ್ತಿಯಂ ಬಯಸಿ ಬಾಯೊಜಕ*ಿತು. ತನಗನುಚರೆ 
ನಪ್ಪುದೊಂದು ನರಿಗೆ ಪೇಟ್ವೂದುಂ (ಶಂಕತಂ- ೨೮63-೨೦) 4 ಮಿಸುಪ 
ಪಳಿಗೆ ಬಾಯೊಟ್‌ತು ಬಾತಂತಿರೆ ತಿಂದು ಕೈಗರ್ಚಿ (ಪುಕ್ಕಾಸ್ಟೆ. 8-96 ನ). 
೨. ಬಯಸು; ಹಂಬಲಿಸು; ಹಾತೊರೆ : ನವಯಾವನಕ್ಕೆ ರತಿ 
ಬಾಯೊಟ್‌ಯೆ . , 4 ಹದಿನಾಜು 'ಹರೆಯವುದಾಗಲ್‌ (ಕಂಂರೆ: ೩-೦೬) :. 
ಶೃಂಗಂರ ವೀರಕ್ಕೆ ಬಾಯೊಜಕಿತೀ ತಸ್ಕ ರಚಾರವೀರವಿಟವೇಶ್ಮಾಕಾವ್ಯಮಂ 
ಕೇಳ್ದು ಮೆಯ್‌ ಮಜಕಿವರ್‌ . . . -ಭೂಪರ್‌ (ಕತ್ನಾಕ. 6೭). 

[ ಬಾಯ್‌ 4 ಒಟ್ಸ್‌, ] 


ಬಾಯ್ಕಟ್ಟು,*  ಬಾಯಿಕಟ್ಟು (ಕ್ರಿ). ೧. ಬಾಯಿಚಪಲವನ್ನು 
: ವಿರೋಧಿಸು; ಪಥ್ಯ ಮಾಡು; ಅಪಥ್ಯವಾದ ಆಹಾರವನ್ನು 


ಸೇವಿಸದೆ ನಿರ್ಬಂಧದಲ್ಲಿರಂ : ಅವರು ವೈದ್ಯರು ಹೇಳಿದಂತೆಲ್ಲ ಚೆನ್ನಾಗಿ 
ಬಾಯ್ಕಟ್ಟಿ ಖಾಯಿಲೆಯನ್ನು ಬೇಗ ವಾಸಿಮಾಡಿಕೊಂಡರು (ರೂಂ), 
೨. ವಾದದಲ್ಲಿ ಎದುರಾಳಿಯನ್ನು ಬಾಯಬ್ಮಚ್ಚುವಂತೆ ಮಾಡು ; 
ನಿರುತ್ತರಗೊಳಿಸು : ಬಾಯ್ಬುಡಿ : ಆಣೆ ಇಟ್ಟು ಬಾಯ್ಯಟ್ಟಿ ಬಟ್ಟ 
ಮೇಲೆ ಪಾಪ ಅವನೇನು ಮಾಡಿಯಾನು ? 6ಕೂಠಿ). ೩. ಮಂತ್ರ 
ಮಾಟಗಳಿಂದ ಮನುಷ್ಯನ ಅಥವಾ ಪ್ರಾಣಿಯ ಬಾಯನ್ನು 
ತೆರೆಯಲಾಗದಂತೆ ಮಾಡು, ಮುಚ್ಚಿಸು : (೪). ಬಾಯಿಕಟ್ಟು, : 
೨. ನಾನು ಯಾವಾಗಲೂ ಪ್ರಶ್ನಿಸುತ್ತೇನೆ ; ಆಗ ನೀವು ಹೀಗೆ ಹೇಳಿ ನನ್ನ 
ಬುಯಿಕಟ್ಟುತ್ತ್ವೀರಿ (ಉತಿರಾತೆ. ೦೬) :. ಎಲ್ಲರೂ ಸೇರಿಕೊಂಡರು ತೆನ್ನಾಲಿ 
ಹೇಳಿದ್ದು ಸುಳ್ಳು ಅಂತ ಬಾಯಿಕಟ್ಟುವುದಕ್ಕೆ (ತಕ್ಕೂರು- 968), ೪. 
ಮಾತಾಡಲು ಅವಕಾಶವಿಲ್ಲವಾಗು : ಅಪ್ಪಾಜಿಗೆ ಬಾಯಿಕಟ್ಟತು. 
ಆದರೂ ಕಡೆಯದೊಂದು' ಪ್ರಯತ್ನ ಮಾಡಲು ಬಯಸಿದ (8ರೇನ ೬೪) - 
೫. ಮಡಕೆ ಅಥವಾ ಪಾತ್ರೆಗಳ ದಾಯಿಗೆ ಬಟ್ಟೆಯನ್ನು ಕಟ್ಟು: 
ಮಡಬಟ್ಟೆಯಿಂದ ಮಡಿಕೆಯ ಬಾಯಿಕಟ್ಟೆ, ವಿಭೂತಿಕಟ್ಟು ಹಾಕುತ್ತಾಳಿ 
(ಕನ್ನೂರು: 9೨). [ಬಾಯ್‌ 4 ಕಟ್ಟು 


ಬಾಯ್ಯೂಟ್ಟ್ಯೂ 


ಬಾಯ್ಯಟ್ಟು» ಬೌಯಿಕಟ್ಟು (ನಾ). ೧. (ನಾಯಿ. ಎತ್ತು ಮೊದಲಾದ 
ಪ್ರಾಣಿಗಳಿಗೆ) ಬಾಯಿ ತೆರೆಯಲಾಗದಂತೆ ಮುಖಕ್ಕೆ ಅಳವಡಿಸುವ 
ಬಂಧನ; ಪ್ರಾಣಿಯ ಬಾಯಿಗೆ ಕಟ್ಟುವ ಕುಕ್ಕೆ.-ಚೀಲ : ಸೆಳೆಗೋಲು 
ಒಂದಟ್ಟೆಯ ಕೆರಹು ನಾಯಿಗಳ ಬುಯ್ಯಟ್ಟು ಓಳಿಯಿಂದಿವು ಮೆಜಕಿಯೆ 
ನಡೆದು (2ಸಪು- ೩೦-೪). ೨. ಮಾಟಮಂತ್ರಗಳಿಂದ ಬಾಯಿ ಮು ಸು 
ವಿಕೆ. -ಬಾಯಿ ತೆರೆಯದಂತೆ ಮಾಡುವಿಕೆ: (೪. ಬಾಯಿಕಟ್ಟ್ಟು: 
೩. ಮುಚ್ಚಳದಂತೆ ಪಾತ್ರೆಗಳ ಬಾಯಿಗೆ ಬಿಗಿದ ಬಟ್ಟೆಯ ಕಟ್ಟು : 
ಎಕ್ಕದ ಮೊಗ್ಗು ೧ ಬಳ್ಳವಂ ಒಂದು ಮಡಕೆಯಲ್ಲಿ ಹಾಕಿ ನಿ:ರು ಹಾಕಿ: 


ಪಾವಡೆ ಕಟ್ಟಿ ಜೆಳತಿಗೆ ಅಕ್ಕಿಯನ್ನು . . . ರೊಟ್ಟೆ ಮಾಡಿ ಆ ಬುಯಿಕಟ್ಟಿನ | 


ಮೇಲಿಟ್ಟು ಬೇಯಿಸಿ ತೆಗೆದು (ಸಕವ್ಕೆ : ೨೦೭). [ಬಾಯ್‌ 4 ಕಟ್ಟು] 

ಬಾಯ್ಕಡಿಗೊಳ್‌ (ಕ್ರಿ). ಔಡುಗಚ್ಚು ; ಹಲ್ಲುಕಡಿ: ಮಿಗೆ ಮಾತಾಡ 
ದಿರೇಟಿಬರ್‌ ಮಿಡುಕದಿರ್‌ ಮೇಲ್ವೀಟದಿರ”"  ಸೊರ್ಕದಿರ್‌ ನಗರ್‌ 
ಬಾಯ್ಯಡಿಗೊಳ್ಳೆದಿರ್‌ (ಕಲ್ಮಕಾ. ೧೬೬), [ಬಾಯ್‌ 1 ಕಡ್ಮಿ + ಕೊಳ್‌, 

ಬಾಯ್ಯಲ್‌ «ಬಾಯನ್ಕಾಲ್‌' ನೋ. 

ಬಾಯ್ಕಾಲ್‌. ಬಾಯಿಕಲ್ಲು ಬಾಯಿಕಲ್ಲು, ಬಾಯಿಕಾಲು, ಬಾಯಿ 
ಕೋಲು, ಬಾಯ್ಕಲ್‌. ವಾಯಸ್ಕಾಲು (ನಾ). ಕಾಲುವೆ ; ನಾಲೆ: 
ಅನ್ನೆ ಬನ್ನೂ ಕಳರಾ ಬಾಯ್ಕಾಲುಳ್‌ ಕೂಡಿ . . . ಅನ್ನೆ ಬನ್ನು ತೊಆ್‌ 
ಯುಳ್‌ ಕೂಡಿತ್ತೂ (ಮೈಅ೦- ೦೯೩೬, ೫೩-೨೪; ಸು. 700 9). ಬಾಯಿಕಲು; 
ಮೂಡಲು ದಿಬ್ಬ ಬಡಗಲು ಪಳ್ಳ ಪಡವಲು ಬಾಯಿಕಲು ತೆಂಕಲು ಭಂಡಿ 
ವಟ್ಟೆ (832%. 1%-1. ೦೬೫-೬೯; 1099) ; ತೆ೦೭ಲು ಕಜುಂಬಗದ್ದೆಯ 
ಬಾಯಿಕಲು (892೩. 1%-1- ೩೪-2 ; 1226). ಬಾಯಿಕಲ್ಲು : ಹಿರಿಯ 
ತುಂಬಿನ ಬಾಯಿಕಲ್ಲ ಮೂಡ ದೆಸೆಯ ಮೊದಲೇರಿಯ ಗದ್ದೆ (ನಂ: 
0೪೩೭. ೧೭-೪೬ ; 1190) ; ತಂಂಬಿನ ಬಾಯಿಕಲ್ಲಿಂದಂ ಪಡುವಲು ಮೇರೆ 
(ಎಕ. ೫೪1, ತಕ್ಕನಾ- ೭೦-೦೭ ; 1385) ; ಮಿಡಿಚ್ಚೆಯ ಬಾಯಿಕಲ್ಲಿಂ ತೆಂಕಲು 
ಕೋದಿಯ ಗೋವಿಂದ ಶಣಂಗಿಇಂ. ಮೂಡಲು ಗದ್ದೆ ಮತ್ತರು ೧ 
(39%ಇ- 1-1, ೩೬೧-೪6 ; 1259). ಬಾಯಿಕಾಲು ; ವರುಶಕ್ಕೆ ಗದ್ಯೂಣಂ 
ಮೂವತುವನುಮ ಆ ಕೆಜ್‌ಗೆ ಆ ತುಮ್ಚಿಂಗೆ ಆ ಬಾಯಿಕಾಲಿಗೆ . - 
ಆ ಮಹಾಜನಂಗಳು ನಡೆಸುತೆ ಬಹರು (ಎಕ. ೪1, ಕಡೂರು- ೯೨-೦೧೬ 
126891). ಬಾಯಿಕೋಲು : ಮಚಣನ ಕೆಜಿಯ ತಾಯಿವಳದಿಂದಂ 
ಬಡಗಲು ಅಲಕೆಅ್‌ಗೆ ಹೋದ ಬಾಯಿಕೋಲಿಂ ದೇವಿಹೊಲದ 
ಕಟ್ಟೊಬೆಯಿಂ ಆಲಕಜ ವಮೊಳೆಗೆಆ್‌ಯಿಂ ಮೂಡಲು ಯಿಂತೀ ಚತುಃ 
ಸೀಮೆಯ ವೊಳಗಣ ಭೂವಿರಿ (ಎಕ. ೫1೪, ಎಳಂದೂ- ೦೮೭೨೦೩ ; 1681) - 
ಬಾಯ್ಯಲ್‌ : ಬೂಚಿಸೆಟ್ಟಿಯ ಕೆಲ್‌ಯ ಪಡುವಣ ಬಾಯ್ಯಲ್ಲ ಬಳಿವಿಡಿದು 
ಹುಣಿಸೆಯ ಬಾಯ್ಯಲ್ಲಿಂ ತೆಂಕಲು ಗದ್ದೆ ಮುತ್ತರು ೨ ಹೊಸಗೆಅಕಿಯ 
ಬಾಯ್ಕಲ್ಲಿಂ ಮೂಡಲು ಗದ್ದೆ ಕಮ್ಮ ೬೦೦ (ಸೌಇ3. 1ಸ-1, ೧೪೫-೩೦ ; 
1079): ವಾಯ್ಯಾಲು : ಮೂಡಲು ಪಳ್ಳ ವಾಯ್ಮಾಲು (ಹಲಸಿ: ೩-೭೨೨೯; 
2088). “ಕಾಲ್ವಾಯ್‌” ಪರಾ. 

[ಬಾಯ್‌ 4 ನಾಲ್ಮ./ತವಮಿ, ವಾಯಕ್ಕ್ಯಾಲ್‌ ; ಮಲ. ವಾಯ್ಕಾಲ್‌] 
ಬಾಯ್ಕುಟುಕು "ಬಾಯಟ್ಟಕು' ನೋ.. 
ಬಾಯ್ಕುಟ್ಟು "ಬಾಯ್ಸ್ಸುಟ್ಟು' ನೋ. 
ಬಾಯ್ಕೇಳ್‌ (ಕ್ರಿ). ಮಾತು ಕೇಳಂ ; ಆಜ್ಞಾಧಾರಕನಾಗು ; ವಿಧೇಯ 

ನಾಗಂ : ಆಳುವಖೆ:ಡಮಜುಸಾಸಿರನುಮಾರ್‌ ಚಿತ್ರವಾಹನನಾಳುತ್ತುಂ 
ಬಾಯ್ಕೇಳದಿರೆ ಮುನಿದು ಕೊಲ್ಲಿ ಪಲ್ಲವ ನೊಟಿಂಬಂ ನೊಟಂಬರಾದಿತ್ಯನನ್‌ 
ವೆಸಸಲ್‌ (ಏಕ. ೪11, ಸೊರ: ೦೦-೩: ಸು, 800) ; ಅರಸುಗಳೆಲ್ಲಂ 
ಬಾಯ್ಕೇಳ್ವರೆಂದುಮಾಶಾಂತರಂಗಳಳ್ಳಿದುವೆಂದುಂ ಧರಣಿತಳಂ. ಕೀರ್ಶಿಸೆ 
(6ಂಪು- 0-9೪) ; ವರುಣಂ ಬಾಯ್ಕೇಳನೆಂಬೀ ಮುನಿಸನುವಿಸೆ ಮೇಲೆತ್ತ 


ಆ 
9 


೬೩೮೬ 


ಲೆಂದೀ ಗಳೆಮ್ಮಂ 
ಬಾಯ್ಕೇಳ್ದೊಂ 


(ಪಂರಾಮಾ- ೦೦-೨೮೩). 

ಮುಂತಾದುವುಗಳನ್ನು) ವಶ 
ಪಡಿಸಿಕೊಂಡವನು : ಎಂತಂನುಂ ಸ್ಥಳ ಜಳದುರ್ಗಂ ತವೆ ಬಾಯ್ಕೇಳ್ದೊ 
ನೀತನದೆ ದಿಗ್ವಿಜಯಾತ್ಮಂತೋತ್ಸವಂ (೫ಾ:ಶಿಫ. 8-090) - 

[ಬಾಯ್‌ 4 ಕೇಳ್‌] 

ಬಾಯ್ಕೇಳಿಕೆ (ನಾ). ಬಾಯಲ್ಲಿ ಹೇಳುವ ಮಾತು (?) : ಪರಾಕು ; 
ಸ್ವಾಗತದ ಮಾತು (?) ;  ಬಂಳಲರ್ಗುಡಿ ಪಿಕರುತಿ ಬಾಯ್ಕೇ 
[2990. ಯೇ]ಳಿಕಿ ಮಾಂದಳರ ಕಂಪು ದೀವಿಗೆಯೆನೆ ಭೂಪಾಳಂ ಬ 

ಇೀಧಿಪ ವನಖಾಳನವೊಲ್ಮುಂದೆ ಬಂದುದಂದು ವಸಂತಂ 

೪-೨). [ಬಾಯ್‌ + ಕೇಳಿಕೆ] 

ಬಾಯ್ಕೇಳಿಸು (ಕ್ರಿ). ಗೆದ್ದುಕೊಳ್ಳು ; ವರಪಡಿಸಿಕೊಳ್ಳು ; ತನ್ನ 
ಆಜ್ಞೆಗೆ ಒಳಪಡಿಸಿಕೊಳ್ಳು : ಆ ಮಂನಿರಾಜಂ ಕರ್ಮಂಗಳಂ ಗಾಳಿಸಿದಂ 
ಈ ರಾಜರಾಜಂ ಷಟ್ಟಂಡಮಂಡಲಮಂ ಬಾಯ್ಕೇಳಿಸಿದಂ (ಆಂಪು. ೬-೨೪ ವ); 
ಮಾಳವಪತಿ - ಲೀಲೆಯೊಳೆ ವೀರದೊಳೆ ಬಾಯ್ಕೇಳಿಸುವಂ ಗಡ 
ಸಮಸ್ತವಸುಧಾತಳಮಂ (ರರ್ಮಾಮ್ಮ - 0೦೦-೨೨6) ; ರಣವಧೂವಲ್ಲಭಂ ದೇಶ 
ದೇಶಂ ಗೆಲ್ಲುತದಟಿನಿಂ ಚಂಡಜವದಿಂದಮಿತ್ತಣ್ಣೆ 

॥ [ಬಾಯ್ಕೇಳ + - ಇಸ್ಯು) 

ಬಾಯ್ಕೊಡು (ಕ್ರಿ). ಬಾಯಿ ಬಿಡು ; ಬಾಯಿ ತೆರೆ : ಬಿಕ್ಕಿ ಬಿಕ್ಕಿ ಅತ್ತಳು ; 


ಎದ್ದು ಕುಳಿತಳು ; ಬೂಯ್ಯೊಟ್ಟ್ರೂ ಗೋಳಿಟ್ಟಳು' (೭೩೫: ೬): 


ಲಾ 


(ಯಶೋತ.- 
10 


ಬಾಯ್ಕ್ಯೇಳಿಸಂತೆ, 


ನುರ್ಗುತಿಹಂ (ತತ್ರಾಂಗ. ೭೩೦-೦೪೪೪) - 


20 
ಬಾಯ್ಯೊರ್ಚು "ಬಾಯಿಕೊಚ್ಚು ನೋ. 
ಬಾಯ್ಗಳೆ (ಕ್ರಿ). ಬಾಯಿ ಬಿಡಂ; ಬಾಯಿ ತೆರೆ : ನುಂಗಲೆಂದು ಬಾಯ್ಗಳಿದು 
ಬರ್ಪರಿದಿರೊಳ ಪಲ್ಲಿಜೀಯುತೆ (ಅರ್ಳುತ- ೪೭-೭)- [ಬಾಯರ್‌ 2. ಕಳ್ಳೆ) 
ಬಾಯಿಗಾಳಿಗ (ನಾ). ಬರಿಯ ಮಾತಿನ ಯುದ್ಧ ; 
ವಾಕ್ಕಲಹ: ಆಂ ಬಲ್ಲುಳಿಗಮೆಂದೇ ಬಗೆದೆಂ ಬಾಯ್ಲಾಳಿಗಮನೀಗಳಜುದೆಂ. 
(ಕಾಂತಿಫು- ೪-೩೦ ನ). ಬಾಯಿಗಾಳೆಗ : ಕಕ್ಕ ಮಾಡುವುದು ಮಗನಿಗೂಗು 
ತ್ತಿರಲಿಲ್ಲ, ಮಗನದು ಕಕ್ಕನಿಗಾಗುತ್ತಿರಲಲ್ಲ. ಯಾವಾಗಲೂ ಬ:ಯಿಗಾಳೆಗ 
[ಚಾರ್ಯ 4 ಕಾಳೆಗ] 
ಬಾಯ್ಗುಟುಕು, ಚಾಯಟುಕು (ನಾ). ಒಂದು ಸಲ ಬಾಯಿ ತುಂಬ 


Wy 
೪ 


ನಡೆದರುತಿತ್ತು (ಶ್ರೇಮಾಕ್ರ : ಬ). 


30| ಹಾಕಿಕೊಳ್ಳುವಷ್ಟು ಆಹಾರ ; ಒಂದು ತುತ್ತು : ಸಲಿಸುವೆಂ 
ಇವರಸುವ ಬಾಳ ಬಾಯ್ಮುಟುಕೆಂದು. (ನರರ. ಹ- ೪೯೩-೨೮). 
ಬಾಯ್ಯುಟುಕು ; ಕೊಡು ತಂದೇ, ಇನ್ನೊಂದೇ ಇಂದೇ ಬಾಯ್ಯ್ಯಟಂಕಂ' 
(ಅರಳು. ೩-೧೦). [ಬಾಯ್‌ 4 ಕುಟುಕ್ಕು) 


ಬಾಯ್ಲೂಟ್ಟೂ. ಬಾಯ್ಕುಟ್ಟು ಕ್ರಿ). ಹರಟು ; ಗಳಯ: ವಂಹಾ 
ಸನ್ನಿಧಾನದ ಸಮುಖದಲ್ಲಿ ಹಾಗೆ... ಆ ಸಲ್ಲೆಯಿಂದ ಬಾಯನ್ಗು ಟ್ಟದಿರಿ | 
(ಜಿಟ್ಮಕ. ಬಾಯ್ಕುಟ್ಟು : ಕಾಣ್ಬನೆ 
ಬಟ್ಟೆಯನಮಳಾಕ್ಷನಂತೆ: ಸದ್ಧೃಷ್ಟಿಯೆ ಬಾಯ್ಕಟ್ಟಿದೆ ಕಾಣ್ಗುಂ ಧರ್ಮದ 
ಬಟ್ಟೆಯ ನೆಜ್‌ ಕಾಣಲಜ್‌ವ £ ಯ 3 ನಕ್ಕು ಮದಾಂಧಂ (ಅರ್ಥನೇ, ೪-೫೩೫). 
[ಬಾಯ್‌ 4 ಕುಟ್ಟು] 
ಬಾಯ್ಲೂಟ (ನಾ). ಮುತ್ತಿಡುವಿಕೆ ; ಚುಂಬನ : ಬಾಯ್ಲೂಟದೊಳ 
ಟ್ಕಅಂ ಪಡೆದು ಕೂಟದೊಳುಣ್ಮಿದ ಬೆಚ್ಚ ತಟಿಸ್ಕಿಯೊಳ್‌ ಕೂಟಸುಖಂಗಳಂ 


೧693-0೬). ಪುಟ್ಟುಂಗುರುಡಂ 


40 


ಪಡೆದನೇಂ ಚದುರಂ ಗಳ ಬದ್ದೆದಲ್ಲಬಿಂ (ಶಂಶಠಾ- ೩-6೨): ಮಂಸಪ 
ನಸುಲಜೆ ಯಂ ದತಾಣಿಸಿದುದು ' ಬಾಯ್ಲೂ ಟದಿಂಪು (ಶಂದ್ರಪು. ೬-೮೩): 


[ಬಾಂಯ್‌ -೬ ಕೊಟ್ಟ] 
ಬಾಯ್ಗ್ಸೂಡು, ಬಾಯಿಗೂಡು (ಕ್ರಿ). ೧. ಒಕ್ಕೊರಲಾಗು; ಏಕಕಂಠ 
ವಾಗು : ನೋಡಿದರಾನಂದಿಸಿದರು ಪೌರರಂ  ಬಾಯ್ಡೂಡಿ ಬಣ್ಣಿಸಿ 


45. 


ಬಾಯ್ಗೆಡು 


ಪೊಗಳಿದರು (ಕುಣಸಾಂ. 6-096), ೨. (ಆಯಂಧ ಮೊದಲಾದುವುಗಳ) 
ಬಾಯಿ ಅಥವಾ ಧಾರೆ ಹರಿತವಾಗು.- ಮಸೆದು ಶೀಕ್ಷ್ಣವಾಗು : 
ಬಾಯ್ಸೂಡಿದುದಾ ಕುಸುಮಾಸ್ಟ್ರನ ಚಕ್ರಎಂದೆಂಬೆಸಕಮನಾಳ್ಮ ತ್ತು ಪಸದನಂ 
ದ್ರೌಪದಿಯಾ (ಕಹಾ: ೩-೪೬). ಹ. ಮುದ್ದಿಸು ; ಚುಂಬಿಸು: ಸಾರ್ಚಿ 
ಬಾಯ್ಲೂಡಿ ಎಲಾಸದಿಂ ಕೆಲವ ಪಾರಿವಂ , . . ಕುಕಿಲ್ವ ಪಿಕಂ 
ವಿಯೋಗಿಗೇಂ ವತಾಡದೆ ಪೋಕುಮೇ ಮದನನಂಡಲೆಯಂ (ಕಂಕಂ- ೦-೩೨); 
ಇಲ್ಲಿ ಬಾಯ್ಗೂಡಿದೆವದಿಲ್ಲಿ ಸರಸಕ್ಕೆ ೪%ಿ ಕೂಡಿದೆವು (ನಂಉರಾ. ೫-೨-೨೯) 
೪. (ಲೆಕ್ಕ ಖರ್ಚು ಮುಂತಾದಂವು) ಹೊಂದಾಣಿಕೆಯಾಗು ; ಸರಿ 
ದೂಗು : ಇಷ್ಟು ವೆಚ್ಚಗಳು ಬಾಯ್ಗೂಡಿಯೂ ಉಳಿತಾಯವಿತ್ತು 
(ಶ್ರ್ರಮುಕ್ರ, ೨೪೪). ಬಾಯಿಗೂಡು ; ೩. ಮಡಿಸಿದೆಲೆಯ ಗಳಿಗೆಯ 
ಕೆಂಬಲ್ಹುದಿಗಡಸಿ ಬಾಯೊಳು ಬಾಯಿಗೂಡಿ ತುಡುಕುತ್ತ ಸವಿಮುತ್ತ 
ನಿವಗೀವ ಪುಣ್ಮವ ಪಡೆವುದೆ೨ದಿಗೆ ನಾನು (ಳೂಕಂ: ೪-೧೨೩) . ೪. ಖರ್ಚು _ 
ಜಮಾ ಬಾಯಿಗೂಡಿತು (ಕಹ. 1, ೦೭೩). [ಬಾಯ್‌ 4 ಕೂಡು] 

ಬಾಯ್ಗೆಡು (ಕ್ರಿ). ೧. ಬಾಯಿ ರುಚಿಯಿಲ್ಲದಾಗು. -ರಂಚಿಗೆಡು : (೪): 
೨. ಕಳವಳಿಸು ; ದುಃಖಿಸು : ಕುತ್ತಿತರ್‌ . . . ಪರೀಷಹಂಗಳಡಸಿ 
ದಂದು: ದೆಸೆಗೆಟ್ಟು ಬಾಯ್ಲೆಟ್ಟು ಮಜುಗುತ್ತಿರ್ವರ್‌ (ರರ್ಮಾತ್ಮು. ೦-೦೭೪). 
“ಬಾಯಖಬ್‌ ' ಪರಾ. ೩. ಕೆಟ್ಟ ಮಾತನ್ನಾಡು ; ದೋಷಾರೋಪಣೆ 
ಮಾಡು (?) : ಉನ್ಮತ್ತವಪ್ಪ ವಶ್ವಾಸಘಾತುಕಂಗೆ ವಂದಿಸಿ ನಿಂದಿಸು 
ವಂಗೆ ಹಿಂದೆ ಮುಂದೆ ಬಂದುದ ಬಾಯ್ಗೆಡುವಂಗೆ ಎನ್ನಯ್ಯ ಪ್ರಿಯ 
ಇಮ್ಮಡಿ ನಿಃಕಳಂಕ ಮಲ್ಲಿಕಾರ್ಜುನ ಸಂಧಿಸನವರಿಗೆ (ಮುದೇವ- ೨೪೦-೪೭). 

[ಬಾಯ್‌ + ಕೆಡು] 

ಬಾಯ್ಗೆಯ್‌ (ಕ್ರಿ). ದೊಡ್ಡ ಧ್ವನಿ ಮಾಡು ; ಅಬ್ಬರಿಸು : ವರಾಹ 
ರೂಪದ ಮೂಕದಾನವಂ . . . ಬಾ[ಯ್ಲೊ]ಿಯೆ ದಿಗ್ಗಜಂ ಪೆಜಿಗಿಟ್ಟುವಾಂ 
[ತ]ರದೆ ತೊಟ್ಟನೆ ದಾಡೆಗುಟ್ಟೆ ಕಟಲ್ಲು ತಾರಗೆಗಳ್‌ ನಭಂಬೆರಸು ಬಿರ್ದುವು 
(ಶಂಶಫಾ. 6-08); ಇನ್ನು ನಿಮ್ಮ ಸಟೆಗಳ ಸರಗಳನ್ನು ಪವಣಿಸಿ 
ಬಾಯ್ಗ್ಲೆಯ್ದು ಕತೆಗುಟ್ಟಿರಿ (ಕಲ್ಮ9. ೩೦-೦೨). [ಬಾಯ್‌ + ಕೆಯ] 

ಬಾಯ್ಲೇಡಿ (ನಾ). ಬಾಯಿಗೆ ಬಂದಂತೆ ಮಾತಾಡುವವನು.- 
ಗಳಹುವವನು : “ಜಲ್ಪಾಕ, ವಾಚಾಲ, ಬಹುಗರ್ಹವಾಕ್‌-ಬಾಯ್ದೇಡಿ ” 


(ಕಾ8ರಾ. ೪). "ಬಾಯ್ಗೇಡಿತನ' ಪರಾ. . [ಬಾಯ್‌ ಕೇಡಿ] 
ಬಾಯ್ಗ್ಲೇಡಿತನ (ನಾ). ಬಾಯಿತೀಟೆ ; ಬಾಯಿಚಪಲ ; ಬಾಯ್ಲೇಡಿ 
ತನದೊಳೇನೆಂದಾದೊಡಂ ಜರೆದು ಬಯನ್ಸಮೇ  ಪಟುಭಟರ್‌ 


(ಕೆಬಪ್ರು. ೪೯-೦೩). (ಬಾಯ್ಗೇಡಿ 4+ - ತನ] 

ಬಾಯ್ಗೊಬ್ಬು.: ಬಾಯಿಂಕೊಬ್ಬು (ನಾ). ಮಾತಾಡದೆ ಇರಲಾಗದಂತಹ 
ಚಪಲ ; ಬಾಯಿತೀಟೆ ; ಬಾಯ್ಕೊಬ್ಬಿನಿಂದಲನ್ನರನು ಜಜ್‌ಯ 
ಲಾಗದು . (ತಿಮ್ಮ 0. 6-0೬) ; ಪಂದೆಗಳ ಬಾಯ್ಲೊಬ್ಬು ಪಿಂದೆ ನಾರಿಯ 
ರೆಡೆಯೊಳ್‌ (ಅರ್ಮುತ.' ೪೬-೦). ಬಾಯಿಕೊಬ್ಬು : ಬಯ್ವ ಜನರು. 
ಜರಿವ ಜನರು, ಅವರಿಗೇನು, ಬಾಯಿಕೊಬ್ಬು ನೋವ ತೆಗೆವರೆ ? 
(೪೦ಸೋ- ೬೦-೨೦). [ಬಾಯ್‌ + ಕೊಬ್ಬು (ಆಕೊರ್ವುಮ)] 

ಬಾಯ್ಗೊಲೆ (ನಾ). ಬಾಯಿಂದ ಕಚ್ಚಿ ಕೊಲ್ಲುವಿಕೆ: ಕಯ್ಕೊಲೆ 
ಬಾಯ್ಗೊಲೆ ಕೋಳ್ಲೊಲೆಯಂ 'ಕಲಿಪ ಕಡುಬಿನ್ನಣಂಬಡೆದು 
ಕಟ್ಟಾಳ್ತನಂಬೆತ್ತಿಂತು ಗಜಾರೋಹಣಧುರೀಣರಾದಾ ಧೋರಣರ್‌ ನೆರೆ 
ನೆರೆದು (ಕಾಶಕೇ- ೬-೦೦ 5). [ಬಾಯ್‌ + ಕೊಲ್ಕೆ] 

ಬಾಯ್ಗ್ಲೊಳ್‌: (ಕ್ರಿ). ೧. ಧ್ವನಿಮಾಡು ; ಕೂಗಂ : 
ನೇಜ್‌ ಪಿಂಗಲಿ ಬಳಿದು ಬಾಯ್ಗ್ಲೊಂಡವು ಸರಾಗದಿನೊಲಿದು ದಂಪತಿ 
ತಾಜನಿತ್ತವು ಕರಿಯ ಹಕ್ಕಿಗಳು (ತೊರರಾ: ೦-೦. ವಿ. ಬಾಯಲ್ಲಿ 
ಸೇರು; ಬಾಯಿಮಾತಾಗು ; ಮಹಾಕವಿಯಾದ ಅವನ ಹೆಸರನ್ನೊಂದಿದ 


ತಳಿತ ಪಾಲ್ಮರ 


೬೩೮೭ 


20 


೩6 


26 | ಬಾಯ್ದು ೦ಬಿಸು 


40 


ಬಾಯ್ದೆ ರೈ 
ಆ.ನಾಮವು . . . ಮತ್ತಿನವರ ಬಾಯ್ಗ್ಲೊಂಡು ರೂಢವಾದುದಾಗಿರ 
ಬೇಕು (ತಾಠೋ8. 0೬೨). [ಬಾಯ್‌ + ಕೊಳ್ಳ) 
ಬಾಯ್ಜಳಕ (ನಾ). ಮಾತಿನಲ್ಲಿರುವ ಚಾಲಾಕು.- ಜಾಣ್ಮೆ. 


ಕೌಶಲ ; ವಾಕ್ಚಾತುರ್ಯ : ಕೈಚಳಕ ಬಾಯ್ಜ್ಚ ಳಕದಿಂದ ಸಮಾಜದ 


ದುಡ್ಡನ್ನು ಹೀರಿ ಸ್ವಾರ್ಥ ಸಾಧಿಸುತ್ತಿರುವ ಶೀಲಭ್ರಷ್ಟರ ಕುಲ. ಯಾವ 


ಕುಲ? (ಹುಕ್ಷಶ್ರ. ೦೩೯). [ಬಾಯ್‌ -- ಚಳಕ್ಕ) 
ಬಾಯ್ದು "ಬಾರ್ಚು' ನೋ, 
ಬಾಯ್ತೆರೆ “ಬಾಯ್ದೆ ಎಸ್ಕೆ ನೋ. 


ಬಾಯಲ್ಲಿಯ ತಾಂಬೂಲ; ಎಂಜಲು : 
ಸಂತತಿಯೆನಿಸಲೊಲ್ಲದೆ ನೀನು ದುರಿಯೋಧನನ 


ಬಾಯ್ದಂಬುಲ (ನಾ). 
ನಿನಗೆ ಕಿಂಕರವೆರಡು 


ಬಾಯ್ದಂಬುಲಕೆ ಕೈಯಾನುವರೆ ಹೇಳು (ಕುವ್ಕಾಉ- 00-6). 
[ಬಾಯ್‌ 4 ತಂಬುಲ] 
ಬಾಯ್ದಣಿ (ಕ್ರಿ). ಬಾಯಿ ಸೋತುಹೋಗು : ಬಾಯ್ದ್ಡಣಿಯೆ 


ಬೈಗುಳಿನಲುಭಯದ ಕಯ್ಲೂಗಾಜರು ನೀಗಿದರು ನಿಜಪತಿಯ ಹಣರುಣವ 
(ಕುರ್ಮಾ. ೦೯-೦೦). [ಬಾಯೇ + ದಣಿ (ಎ ತಣ್ಮಿ)] 

ಬಾಯ್ದಾರ (ನಾ). ಚೀಲ, ಹಸಿಬೆ ಮೊದಲಾದುವುಗಳ ಬಾಯನ್ನೂ 
ಕಟ್ಟುವ ದಾರ ; ಚಿನ್ನದ ಚೀಲಕ್ಕೆ ರನ್ನದ ಬಾಯ್ದಾರ (ಜಗೀತೆ. ೨೦). 

[ಬಾಯ್‌ + ದಾರ] 

ಬಾಯ್ದಾರೆ (ನಾ). ಕತ್ತಿ, ಕುಡುಗೋಲು ಮೊದಲಾದುವುಗಳ 
ಹರಿತವಾದ ಅಂಚಂ ; “ಬಾಯ್ದಾರೆಗಳೆಂದಸಿಧಾರೆಗಳೊಳ್‌” (ಕರರರಿ- 
೩೯); ಬಾಯ್ದಾರೆ ನಿಲೆ. ಕುಮಾರಂ ಪೊಯ್ದೊಡೆ . . . ಪಣೌದುದಾ 
ವಂಶವನಂ (ಶಂರಾನೂ- ೯-೨೩); ಬಾಳ ಬಾಯ್ದ್ಡಾರೆಯ ಸೋಂಕೆಂದು 
ಕದಳೀದಳಸ್ಪರ್ಶನಕ್ಕೆ ದರ್ಪಂಗೆಟ್ಟೊಪ್ಪಂಗುಂದುತ್ತುಂ (೧. '9-006ರ)- 

(ಬಾಯ. + ದಾರೆ] 

(ಕ್ರಿ). ಬಾಯಲ್ಲಿ ಗಿಡಿ, - ತುರುಕು : 

ಮಳಲಂ ತರಿಸಿ ಬಾಯನ್ಹುಂಬಿಸಿದಪೆಂ ನಾನು (ಬಸಪ, 00-೧೪). 
[ಬಾಯ + ತುಂಬಿಸು] 

ಬಾಯ್ದುತ್ತು, ಬಾಯಿದುತ್ತು (ನಾ). ಬಾಯಿಂಗೆ ನೀಡುವ ಆಹಾರ; 
ಬಲಿ ; ಆಹುತಿ: ಶಸ್ತ್ರಾವಳಿಯ ಬುಂಯ್ದುತ್ತುಗಳ ಸೆಳೆಯದಿರೆಂದರುಬ್ಬಿ 
ನಲಿ (ಕುವ್ಮಾರ. ೨-೦6). ಬಾಯಿದುತ್ತು : ಕಾಲನ ಬಾಯಿದುತ್ತಾಗಿ 
ಸತ್ತು ಹುಟ್ಟುವರೆಲ್ಲ. . . ಎತ್ತ ಬಲ್ಲರು ಲಿಂಗ ಭೋಗೋಪಭೋಗಿ 
ಶರಣನ ಲಿಂಗಸುಖವ ? : (ಕೋಳಿತಾ. ೦೩೨ ಪ್ರಸ್ತಾವನೆ). 

[ಬಾಯ್‌ + ತುತ್ತು) 

ಬಾಯ್ದೆಗೆ, ಬಾಯಿತೆಗೆ (ಕ್ರಿ). ೧. ಬಾಯನ್ನು ತೆರೆ; ಬಾಯಿ 
ಬಿಡು : ಸುರಿವ ಖಂಡದ ರಕುತಧಾರೆಗೆ ತರತರದಿ ಬಾಯ್ದೆಗೆದು ಶಾಕಿನಿ 
ಯವರ ಸಮೂಹವು ಬಳಿಯಲೈದಿತು ಪಾರ್ಥನಂದನನ (ಕುಕ್ಮಾರ್ರೋ.- 
೬-೪೦) ; ಅಗಣಿತಾತ್ಮಕನೆನಿಪ ಹರಿಚರಿತಗಳನಂತವ ಮುನಿವರನು 
ಬಾಯ್ದೆಗೆದು ಪೇಳಲು ಶೇಷಗೆಯಂ ಶ್ರುತಿನಿಕರಕಳವಲ್ಲ (ಕಾಗ. ೦೦-6-೨). 
ವಿ. ಬಿರಿ; ಬಿರುಕುಬಿಡು : ಅರಮನೆಯೊಳಗೆ ನೆಲ ಬಾಯ್ದೆಗೆದುದು 
(ಸಾಳ್ಮರಾ- ೨೦-೩೪). ಹಿ. ಅರಳು ; ವಿಕಾಸವಾಗು: ಮುಗಿದು 
ದಬ್ಮಾಳಿ ಬಾಯ್ದೆ ಗೆದುದುತ್ತಲನಿಕರಮಗಲ್ಲು ದು ರಥೂಂಗಕುಲಂ (ತಂಪು. 
16-೨೪). ಬಾಯಿತೆಗೆ : ೪. ಮಾತನಾಡಲು ಆರಂಭಿಸು: ಸಭೆಯಲ್ಲಿ 
ಆ ಹಿರಿಯರು ಬಾಯುತೆಗೆದ ಕೂಡಲೆ ಜನಸಂದಣಿ ತನ್ಮಯತೆಯಿಂದ 
ಆಲಿಸಿತು (ಕೂಠಿ). [ಬಾರಯ್ಯ + ತೆಗ್ಮೆ) 


ಬಿಸಿಯ 


ಆ [ಬಾಯ್ದೆರೈ "“ಬಾಯ್ದೆಟ್‌,' ನೋ. 


ಬಾಯ್ದೆರೈ “ಬಾಯ್ದೆಲ್ಸ್‌' ನೋ. 


ಬಾಯ್ದೆ ಆಸು 


ಭಾಯ್ದೆಆಿಸು (ಕ್ರಿ). ೧. ಬಿರಿಯುವಂತೆ ಮಾಡು ; ಬಿರುಕು ಬಿಡು 
ವಂತೆ ಮಾಡು : ಬಳಭಾರಂ ಭೂಮಿಯಂ ಬಾಯ್ದೆಆಸೆ. . . ಪರ್ವಿತ್ತ 
ಮರಪಥಮನಾ . ಸೈನ್ಯಧೊಳೀತಮಿಸ್ರಂ 48ಗಪಿ. ೦೩-09). ೨. (ಆಸೆ 
ಯಂದ) ಬಾಯಿಬಿಡುವಂತೆ ಮಾಡು ; ಹಂಬಲಿಸುವಂತೆ ಮಾಡು : 
ಗಾಳಿಯೊಲಹಿಗೆ ನಿಲುಕುವವು ಹೊಂಬಾಳೆ ಖಚರೀಜನದ ಕಬರಿಗೆ ಬಾಳೆ 
ಬಾಯ್ದೆಲ” (ಅತ ಸುವವು 'ಬಿರಿವಣ್ಣಿನ ರಸಾವಳಿಗೆ ಬಾಲಕಿನ್ನರಿಯರನು 
(ತೊರರಾ 2-೩-೧೩) - [ಬಾಯ್‌ + ತೆಅಸು («ಎ ತೆಅ3್‌ಯಿಸು)] 
ಬಾಯ್ದೆಟ್‌್‌,, ಬಾಯಿತೆರೆ. ಬಾಯಿದೆಲ್‌,. ಬಾಯ್ತೆರೆ, ಬಾಯ್ದೆರೆ, 
(ಕ್ರಿ ೧. ಬಾಯನ್ನೂ ತೆಗೆ. ಬಿಚ್ಚು ; ಬಾಯಿಬಿಡು ; ಆ 
ಮಟ್ಟು ಪೋ ಬಾಯ್ದಲದತ್ತೂ (58೦ಕಿಫು: 1 ; ನಿಮ್ಮ ಪ್ರಸಾದ 
ಕೃಲದೆ ಬಾಯ್ದೆ ಅಕಿಯೆನಯ್ಯಾ (೨55, ೪) ; ಮಾರಿ ಬಾಯ್ದೆಟ್‌ದಳೋ 
ಮಹಾದೇವ. (ಕುವ್ಮಾರ್ರೋ- ಕೆಂ: ೨೯೩-೦೦). ೨. ನುಡಿ; ಮಾತಾಡು: 
ಮೇನಕೆ ಸರಸ್ವತಿ ಬಾಯ್ದೆ ಆದಂತೆ, ಪಾಡಿದಳ್‌ (ಶಂಶಠಾ- ೭-೮೪) ; 
ಮತಿಮಂತಂಗೆರ್ದೆದೆಟದನಲ್ಲೆ, ಬಾಯ್ದೆ ಅಿಕೆದಾತಂ (ಶಾತಿತು- ೨-೩೬): 
ಬಾಯ್ದೆಅ್‌ಯಲಂಜಿತು ಸಭೆ (೩ಠಾಗ- ೪-೪-೦). ೩. ಬೇಡಿಕೊಳ್ಳು ಕ 
ಅಂಗಲಾಚು ; ಯರಾಚಿಸು: ಹುಯ್ಯಲ ಕಂಡು ಬಿರುತೋಡಿ . , . 
ಬಾಯ್ದೆ ಅವವಂ ರಾಜನೇ ಹಗರಣದ ರಾಜನಲ್ಲದೆ (ಕಂತು: 6-೧೨): 
೪. ಬಯಂಸು ; ಹಂಬಲಿಸು : ಪುದಿದುರಿಗಣ್ಮನಾಣೆಯನದೇವೊಗಲಕ್ತಿಂ 
ಮುಗುಳೆಂದು ಮುಟ್ಟಬಾರದು ಬನಮೆಂದು ಬಾಯ್ದೆ ಆ್‌ಯೆಬೂರದು ಸಂಪಗೆ 
ಯೆಂದು ಸೂಡಬಾರದು (ಕಲ್ಮಕಾ. 0೫೭) : ಸುತನ ಬರವಿಗೆ ಬಾಯ್ದೆ ಆಕಿದ 
ತೆಆದಿ ಪರಮಸತಿಗಾಗುಳಿಕೆ ಬಂದುದು (೧8ಫ್ರ. 8-೨)- ೫. ಅರಳು; ವಿಕಾಸ 
ವಾಗು : ಮಲುಗಿದವು ಕೋಕ: ಕೋಕನದಂಗಳಾಗ ಬಾಯ್ದೆಜಿಕದುವು 
ಚಕೋರ ಕೋರಕಕುಮುದರಾಜಿಗಳ್‌ (ಶೈಮಿಠಾ. ೨೬-೦೪). ಬಾಯಿತೆರೆ : 
೧. ರುಕ್ಷ್ಮಿಣಿಯೂ ಗರ ಬಡಿದವಳಂತೆ ಬಾಯಿ ತೆರೆದುಕೊಂಡು ನೋಡ 
ಶ್ರಿದ್ದಳು (ಕರ್ಮಸ. ೨೦೩). ೨. ಭಾವ ಬಾಯಿ ತೆರೆಯುವ ಸ್ಥಿತಿಯಲ್ಲಿರಲಿಲ್ಲ 
(ತಾರಾ: ೯೨). `೩. ಎರಡನೆಯವರಿಗೆ ನಾನು ಎಂದೂ ಬಾಯಿ ತೆರೆದವನಲ್ಲ 
(ಮುಂಬಹು- 9-98). ೪. ಪ್ರತಿಯೊಬ್ಬನೂ ಲಂಚಕ್ಕಾಗಿ: ಬಾಯಿ ತೆರೆದು 
ಕೊಂಡಿರುವಾಗ, ನನ್ನೊಬ್ಬನಿಂದೆ ಲಂಚನಿರ್ಮೂಲನ ಹೇಗೆ ತಾನೆ ಸಾಧ್ಯ? 
(ಫ್ರಿತಕು. ೫೬೭). ಬಾಯಿದೆಣಿ,: ೧. ಪ್ರಾಣಪದವಾದಿರವಿಗಲ್ಲದೆ 
ಬಾಯಿದೆಆ್‌ ಯದು ಕರಮೆಸೆವ ಸಿಂಪೊಂದು ನೆನವುತವಿ:ಹುದು ಮಂಳೆಗಳಿಗೆ 
(ರಿಸಪು. ತಾಳ): ಬಾಯ್ತೆರೆ : ೧. ಜಯಸೇನನು ಮಾಧವಿಯೆಂದು 
ಹೇಳುವುದಕ್ಕೆ ಬಾಯ್ತೆರೆಯುವಷ್ಟರಲ್ಲಿ, ಅವಳು . . . ಮಾತಾಡಬಾರ 
ದೆಂದು ಸಂಜ್ಞೆ ಮಾಡಿದಳು (ಮಚಿಸ. 65) 7 ಗಳಗಳನೆ ಬಾಯ್ತೆ ರೆದು ತಾಯಿ 
ಯಳುತಿಹಳ, (ಕಾಲೂರೆ- 0೬೨-೩೮೩) - ವಿ. ಸಯ್ದಿ ್ವರ್ಪುದೀಗ' ನೀಂ ಬಂದಾಗ 
ನೋಳ್ಪಂ ಕಯ್ವಿಡಿಯೊಳಳವಿರ್ಪುದೊಳ್ಳಿತೆನೆ ಬೀಳ್ಕೊಂಡ ಬಾಯ್ತೆರೆ 
ಯದೆಯೆ ಕಾಳು (ಕಾರ: 098-೩08). ೫. ಚೆಂದೆಂಗು ತಲೆದೂಗೆ 
ಕೆಂದಳಿರ್‌ ಬಾಯ್ತೆರೆಯೆ (ಕಾಲಕ- ೬೩-೦೦೬). ಬಾಯ್ದೆ ರೈ : ೧. ಬಹು 
ಗುಣಿತ ಜನೆಗಣದ , ಸಂಸ್ತುತಿಯ ಧವಳಧಾರಾಸ್ವಾತಿವರ್ಷಕ್ಕೆ ಬಾಯ್ದೆರೆ 
ಯುತೆನ್ನ ಹೃದಯದ ಭಕ್ತಿಶುಕ್ತಿಯಲಿ : ಮುತ್ತುಗಳ ರಚಿಸಿ ಕೋದಿಹೆ 
ವರಣಮಾಲೆಯಂ (ಕಶ್ರಾಂಗ. 4೬-0೦೦೩) ; ಕಟ್ಟಿಳಲ ಬಿಚ್ಚಿ ಕರು ಕರೆಯೆ 
ಬಾಯ್ದೆರೆದು (ಕಾಲರ. ೬೩-೦೦೭). ವಿ. ದಾರಿಗನು ಬಾಯ್ದೆ ರೆಯುವುದ 
ರೊಳಗಾಗಿ ಮೂವರು ಸೈನಿಕರೂ, ಸೆ ನ್ಮಾಧಿಪತಿಯೊಬ್ಬ ನೂ... ಮುಂದೆ 
ನಿಂತರೂ (ಮಕಿಸು ೬). ೪. ಕುದಿಯಿಲ್ಲದೆ ಎಸರಿಲ್ಲದೆ ಕಸುಕಿಗೆ ಬಾಯ್ದೆರೆ 
ದೆವು (80ಮಾ: 33-೪). [ಬಾಯ + ತೆಅ3|] 

ಬಾಯ್ದೆ ಅಕ್ಕಿ, ಬಾಯಿದೆಳಿತ್ಕಿ, ಬಾಯ್ದೆರೈ (ನಾ). ೧. ಬಾಯಂನ್ನು 
ತೆರೆದಿರುವ ಸ್ಥಿತಿ; ತೆರೆದ ಬಾಯಿ ; ಲಲನೆ ಮುದ್ದಾಡುತ್ತ ಬಾಯ್ದೆಅ* 


೬೩೮೮ 


-ಬಣ್ಣದೊಳ್‌ ಕೊಸಗನೆ ತನ್ನ ಬಳ್ವಳಿಕೆಯೊಳ 


2 ಸಹಾಯ ಮಾಡಬಹುದು (ಶಾನಗೀ- ೩೦) ; 


ಬಾಯಾರೆ, ಬಾಯಿಧಾರೆ, ವಾಯಿಧಾರೆ (ನಾ). - 


ಬಾಯ್ನುಡಿ (ನಾ). 


ಬಾಯ್ಗೆ ಡಿ 


ಯೊಳಗೆ ಕಾಣಳೆ ಸಕಲಭುವನಾವಳಿಯನು (ನಿರಾಗ. ೨-೩-೨೩). ವಿ. ತುಟಿ ; 
ಅಧರ : ಮಿಸುಗುವ ತನ್ನ ಬಾಯ್ದೆಅಕಿಯೊಳಾಲದ ಪಣ್ಮನೆ' ಮೈಯ 
ಸೆಳೆಗೊಂಬನೆ ಪೋಲ್ಲು 
ನೋಡ ವಪಾನಸೆಯಣಮಲ್ಲಳೀಕೆ (ಆಂಫು- 0೨-೩6) ; ಬಾಯ್ದೆ ಯಂ 
ಧವಳಿಸಿ ನಿಜದಂತಕಶಿಂತಿಸಂತಾನಂಗಳ್‌ ಪೂರ್ಣೇಂದುವದನೆ ಎ ವೆಂಕ 
ನುಡಿದಳ್‌ (ಮಣ್ಣು: ೪-60); ಮಾತನಾಡಿದ ಬಾಯ್ದೆಅಕಿಯ ಚೆಲ್ಚನೆ 
ಕಂಡು ಸೋತನೀಶ್ವ ರ ಮನದೊಳಗೆ (ಮೋಹಕ. ೨8-09)- ೩. ಬಿರುಕು; 
ಬೀಡೆ": ಎರೆಯ ಭೂಮಿಯ ಬಾಯ್ದೆಅ ಧಾನ್ಯ್ಮಮಾನ್ಯರ ಕರೆವ ಗೋಳಿಗೆ 
ಗಂಡು ಮೊರೆವ (?) , . . ನಾಮಾಂಕಿತ ವರವೃಕ್ಷ ವಿಪಿನದೊಳಿಹವು 
(ನೋಹತ. ೭-೬). ೪. ಬಾಗಿಲು; ದ್ವಾರ; *ಚೆಂಬಾಯ್ದೆ ಆಕಿ? ಪರಾ. 
ಬಾಯಿದೆಅಕ್ಕಿ ; ೫. ಬಾಯಿ; ವದನ ; ಮಂಖ : ಬಾಯಂದೆಅಕಯಿ 
ನಾಣೆಯಾಯ ತಪ್ಪದ ಗೀತಗಾಯಕಿಯರುಗಳಿೊಪ್ಹಿದರು (ನೋಹತ. 
06-೪9). ಬಾಯ್ದೆ ರೈ; ೧. ಭರದಿಂದ ಯೆಕ್ಕಲನ ಹೊಕ್ಕಿರಿದು ಕರಡಿ 
ಬಾಯ್ದೆರೆಯ ಮಂಸುಡಂ ಮುರಿಯಲಿಕ್ಕಿ (ನನಮೋ.- ೦೬-೨೩) . ೨. 
ಮೊನೆಯ ನಗೆ `ಬಾಯ್ದೆ ರೆಯ ಸೊಂಪ ಬೀರಿದುವು (ಕಾಂರೆ. ೬೯-೧೨೦)- 
೬. ಬಾಯಿಮಾತು : ಬರೆಯದೆ ಇರುವ ಬಾಯ್ದೆ ರೆಯಾಗಿ ಹರಿದು ಬಂದ 
ಮತೀಯ ಆಚರಣೆಗಳ ಕಟ್ಟಳೆಗಳು, ಹಾಡುಗಳು, ಗಾದೆಗಳು ಸಹ 
ನನಗೆ ನಿಮ್ಮ ಆಸ್ತಿಯಿಂದ 
 ತೊಂದರೆಯಿಲ್ಲವೆಂಬುದು ಖಾತ್ರಿಯಾದ ಬಳಿಕ ಮಾತ್ರ ಕೊಟ್ಟೇನು. 
ಅದು ಬಾಯ್ದೆರೆ (ನೂಗಿಯು. ೦೪೯). [ಬಾಯ್‌ + ತೆ್‌] 
ಬಾಯ್ಹಾರೆ : 
ಕಠೋರದ ಮೊರಹುಗಳ ಬಾಯ್ಕಾರೆಗಳ ಕಿಡಿಹೊರಳಿಗಳ ಹೊಗರಂಬು 
ಹೊಕ್ಕವು ಪಾಂಡುಸೈನ್ಯದಲಿ (ಕುವ್ಕಾರ್ರೋ- ೨-೩3): ಬಾಯಿಧಾರೆ : 
ಈ ಉಭಯದ ತಟಿಗಾಅದೆ ಹೊತ್ತು ಹೋರುವ ಮಾತಿನ ಕತ್ತಿಯ 
ಬಾಯಿಧಾರೆಯ ಘಾಯಕ್ಕೆ ಇನ್ನೇತಜಿ ಮದ್ದ (ನೋವಾ. 9೪-೦6೦); 
ತಳಿತ ಹೊಗರಿನ ಬಾಯಿಧಾರೆಯ. ಹೊಳಹುಗಳ ಹೊಗರಂಬು ಕವಿದವು 
(ಕುವ್ಮಾರ್ರೋ. ೫-೦೩). ವಾಯಿಧಾರೆ : ಹೊಳೆವ ಕೆಂಗೆಂಪುಗಳ ವಯೌಳಿಯ 
ಲಲಿತರತ್ನದ ರೋಚಿಗಳ ಗಜಗಲಿಸುವಂಬಿನ ವಾಯಿಧಾರೆಯ ಕಿಡಿಯ 
ಜ್ವಾಲೆಗಳೆನಲು ಹೊಕ್ಕನು ಮಹಾಹವವ (ಕುವ್ಮಾರ್ರೋ - 
[ಬಾಯ್‌ 4 ಧಾರೆ] 


ಶಂ. ೨೯೪): 


ಬಾಯಾರ್‌, ಬಾಯಿನೀರು (ನಾ). ೧. ಬಾಯಲ್ಲಿ ಬರುವ ನೀರು; 


ಜೊಲ್ಲು; ಲಾಲಾರಸ : ಏಕಂದಶಿಯೊಳಿವಿಲ್ಲದುದರ್ಕೆ ಬಾಯ್ನಾ 
ರೊಆಕತು ಬಣ್ಣಂಗುಂದುವರ* (3ಕನಂ- ೪-0). ಬಾಯಿನೀರು : 
ಪಿ. ಬಾಯಂಲ್ಲಿ ನೀರು ಸುರಿಯಂವಿಕೆ : ಶ್ವಾಸವು, ಕೆಮ್ಮು, ಬಾಯಿನೀರು 
- ೬ - ಇನಿತುಂ ಕರ್ಣಿಕ ಸನ್ನಿಪಾಶವೆಂದರಿವುದು (ಸಕ. ೦೬೦)- 

[ಬಾಯ್‌ + ನೀರ್‌./ತಮಿ. ವಾಯಸ್ನಾರ*] 
ಹರಿಯ - ಬಾಯಿಮಾತು ; ಬಾಯಿಬಡಾಯಿ : 
ನಿನ್ನನ್ನರಂ ಬಾಯ್ದೂಡಿಯ ಬೀರರನ್ನೆನಿತೊ ಕಂಡಿಹೆನೊ ನಾಂ (8ಶ್ಪಾಂಗ- 


೭೬೪-೨೦5೧). (ಬಾಯ್‌ 4 ನುಡ್ಮಿ) 


49) ಬಾಯ್ಸರೆ " ಬಾಯುಣಿ್‌ ' ನೋ. 


ಬಾಯ್ಬಡಕ "ಬಾಯ್ಸಡಿಕ' ನೋ. 
ಬಾಯ್ಬುಡಿ, ಬಾಯಿಬಡಿ (ಕ್ರಿ). 


೧. ಇನ್ನೊಬ್ಬರಿಗೆ ಮಾತಾಡಲು 
ಅವಕಾಶವಿಲ್ಲದಂತೆ ದಬಾಯಿಸಿ ಮಾತನಾಡು; ಇತರರು ಮಾತ 
ನಾಡದಂತೆ ಮಾಡು : ಪೊಡವಿಯೊಡೆತನವೆಮ್ಮದೆಂದು ಬಾಯ್ಬಡಿವರೇ 
(3ಇಂರಪು- ೪-೭೭). ೨. ಬಡಾಯಿ ಕೊಚ್ಚಿಕೊಳ್ಳು : ವೃ ಥಾಭಿಮಾನ 
ದಲಿ ಹಣಾಕಿ ಬಾಯ್ಬಡಿದೇನಹುದು ಕೈಗುಣವ ತಶೋಲ್‌ೌರೆ' 


ಬಾಯ್ಬಡಿಕ 


(ಕುವ್ಮಾಸ. ೦೦-೩೪). ಬಾಯಿಬಡಿ : ೧. ಗುಣ ಮಾತನಾಡಿತು ಹಣ 

ಬಾಯಿಬಡಿಯಿತು (ಇಂಕಾಶ- ೨೦೩-೨) ; ಗಿರಾಕಿಗಳ ಬಾಯಿ ಬಡಿದ 

ಹಾಗೆ ಹೆಂಡ್ತಿ ಬಾಯಿಬಡಿಯೋಕೆ ಬರಬೇಡಿ (ಕೇತುಳೂ. ೬) ; ತಪ್ಪು 

ಮಾಡುವುದು ಮೇಲೆ ಬಾಯಿಬಡಿಯುವುದು ( %ತಳಾ. 
[ಬಾಯ್‌ ಬಡಿ] 


೩೦). 


೬೩೮೯ 


ಬಾಯ್ಬಡಿಕ. ಬಾಯಿಬಡಕ, ಬಾಯಿಂಬಡಿಕ, ಬಾಯಿಬಡುಕ, ಬಾಯ್ಬಡಕ 


(ನಾ). ೧. ಬಡಾಯಿ ಕೊಚ್ಚಿಕೊಳ್ಳುವವನು : ಒತ್ತಿ ನೀನೆನ್ನಂ 
ಬಲುಹು ಮಾಡುತ್ತ ಕಾಡಲದೆಂತು ಬಹುದಾನೆತ್ತಲೈ ನೀನೆತ್ತಲೇತಜಿ 
ಮಾತು ಬಾಯ್ಬಡಿಕ (೧ಸಪು. ೪೦-೪); ಬಜಿಸಯ ಬಾಯ್ಬಡಿಕನೇ 
ಶಿಶುಪಾಲನೀ ಪರಿ ನಡೆವುದೇಕೈ ಹರಿಯೊಡನೆ ಸಮಬೆಸನ ಬಿಂಕದಲಿ 
ಕತ್ತ . ಹಿಡಿದೀಗಳೀ ಬಾಯ್ಬಡಿಕನಂ ನೂಂಕು 
(ಕಿಂತ. ೩೦-೨೩) - (ಗು). ೨. (ಇನ್ನೊಬ್ಬರಿಗೆ ಮಾತನಾಡಲು 
ಅವಕಾಶ ಕೊಡದಂತೆ) ಬಹಳ ಮಾತನಾಡುವ ; ಅತಿಯಾಗಿ 
` ಹರಟುವ : ಕೆಡುವೀ ಪ್ರಪಂಚಮಂ ನಿತ್ಯವೆಂದೆಂಬ ಬಾಯ್ಬಡಿಕ 
ಮಾಮಾಂಸಕಾ ನೀಂ ಸುಮ್ಮನಿರ್‌ (ತರ್ಮಕಾ. ೧೦-೦೯) ; ಬಾಯ್ಬಡಿಕ 
ಹೆಂಗುಸ. ಕೊಲುವೆನೆನುತುಗ್ಗಡದ ಕೋಪದಲೆತ್ತಿದದು ಖಂಡೆಯವ 
ನಸುರೇಂದ್ರ (ಕೊರರಾ- 3-೩-36). ಬಾಯಿಬಡಕ ; ೧. ನಾನು ಬಾಯಿ 
ಬಡಕನಲ್ಲದುದರಿಂದ ಜಗಳವನ್ನು ಬಯಸುವುದಿಲ್ಲ (ಹೋರರು. ೨೪): 
ಇದನ್ನು ತಿಳಿದೂ ತಿಳಿದೂ ತಾನು ಅಂಧಶ್ರದ್ಧೆಯ ಬಾಯಿಬಡಕರ ಬಾಲ 
ವಾಗಬೇಕೇ ? (0ರ್ಮಾ6ೆ- ೬); ಬಾಯಿಬಡಕ ಬರದಲ್ಲಿ ಗೆದ್ದ (ಗಾರ). 
ಬಾಯಿಬಡಿಕ ; ೧. ಹತ್ತಿರಕೆ ಕರೆವರು ಬಾಯಿಬಡಿಕರ ಜಗದ 
ಭಂಡರನು ಅರಸುಗಳು ದುಶ್ಮೀಲರೆಂಬುದನಜ್‌ಯದೇ ಜಗ (ಕುನ್ಮಾರ್ರೂ ಇ 
08-6) ; ಬಾಯಿಬಡಿಕನಲಾ ವೃಥಾ ರಾಧೇಯ ಮದವೇಕಿನ್ನು . . . 
ನೀನುಳಿವಾಯತಿಕೆಯಿನ್ನೆಂತು (ಕುಠ್ಮಾಳ, ೨-೭). ೨. ಆಯತಿ ಹೆಣ್ಣು 
ಗಳೇನು ಗಹನವೆಂಬ ಬಾಯಿಬಡಿಕ ತವಸಿಗಳ ತಾಯೆ ನೀ ಕೆಡೆಮೆಟ್ಟು 
ನ ೨೩-೪೬), ಬಾಯಿಬಡುಕ : ೧. ರಾಯ ಬಿನ್ನಪವಿದನೊಂದ 
ತ್ರೈಸೆನ್ನ ಬಾಯಿಬಡು[ಕಾಕಾಂ. ಡಿ]ಕನೆನ್ನದಿರು : (ಕುರಾಸಾಂ- ೦೪-೬೦); 
ಹ ದೇಶ ಹಾಳಾಯಿತೆಂಬ ಬಾಯಿಬಡುಕರೂ ಬಹಳ 
(ಕಳವಿ. ೪111 ಮುನ್ನಡಿ). ಬಯ್ಯ ಡಕ : ೧. ಮಾತು ಹಡೆಯುವದೆಲ್ಲ, 
ಮಾೌನಗರ್ಭದ ಬದುಕು ಬಾಯ್ಬ ಡಕಗೇನು ಗೊತ್ತೂ! (66ಳು. ೨೩೪-೦೬); 
ಅಂಥಾ ಕಥೆಗಳಲ್ಲಿ ಅರ್ಧಕ್ಕರ್ಧ ಸಂಖ್ಯೆ ಊರ ಬಾಯ್ಬ ಡಕರ ಕಪೋಲ 
ಕಲ್ಪಿತವೆಂಬುದೇನೂ ಸುಳ್ಳಲ್ಲ (೩ಠ್ಮಉ.೩). ೭. ಕೊನೆಗೆ ಬಾತ್ಮೀದಾರ, 
ಇಲ್ಲವೋ ಬಾಯ್ಬಡಕ ಸಾಯ್ಕಲ್‌ಸ್ಟಾರ- (ಅರಳು: ೩೪೭-೦೦) - 
[ಬಾಯ್‌ + - ಬಡಿಕ್ಕ) 
ಬಾಯ್ಬಡಿಕತನ. ಬಾಯಿಬಡಿಕತನ (ನಾ). ಜಂಬದಿಂದ ದಬಾಯಿಸಿ 
ಮಾತಾಡುವಿಕೆ ; ಜಂಬಕೊಚ್ಚಿಕೊಳ್ಳು ವಿಕೆ : ಫಡ ವಕಾರವೆ ನಮ್ಮೊಡನೆ 
ಬಾಯ್ಬಡಿಕತನವೇ ಕುರುಮಹೀಪಶಿಯೊಡನೆ ಹುಟ್ಟಿದೆಯಾದ ಕಾರಣ 
ಬಿಟ್ಟೆವು (ಕುಠ್ಕಾಸ- ೧೪-೯೭) ; ಗಂಡುತನವೇನಾಯು್ತ ಹೆ.ಳೆಲೆ ಭಂಡ ನೀ 
ಬಾಯ್ಸಡಿಕತನದಲಿ ತೊಂಡುಗೆಡೆವರೆ (ಉಕಿರಾ. ೨೦-೫೦); ಅವ ನಿನ್ನಿಂದ 
ಬಾಯಲಿ ಬಲ್ಲಿದನು ಬಾಯ್ಬಡಿಕತನದಲಿ ಬಗುಳಿ ಬಾಲವನು ಕೊಳ್ಳಿಗಿಡಿಯಲಿ 
ಸುಡಿಸಿಕೊಂಡವ (ಕೊರರಾ. ೬೩-೦೦-೩೮೦. ಬಾಯಿಬಡಿಕತನ : ಹಿರಿದು 
ರಕ್ಷಿಸಿದೊಡತಿಯೆಂದಾನಜೌಯದುಂಸುರಿದೆ ನಿಮಗಿನಿತು ನಿಷ್ಮುರತೆಯಾದಡೆ 
ನಮಗಿದೇಕೀ ಬಾಯಿಬಡಿಕತನ (ತೊರಕಾ- ೨-0-೩೦) - [ಬಾಯ್ಬಡಿಕ 4 -ತನ] 
ಬಾಯ್ಬುಡಿಕಿ, ಬಾಯಿಬಡುಕಿ (ನಾ). ಇನ್ನೊಬ್ಬರಿಗೆ ಮಾತನಾಡಲು 
ಅವಕಾಶವಿಲ್ಲದಂತೆ . ದಬಾಯಿಂಸಿ  ಮಾತನಾಡುವವಳಂ : ಕೊಡ 
ಸವಂರ್ಥರೆ ಬೇಡಿದುದೆ ನೀವ್‌ ನುಡಿದು ತಪ್ಪು ವರಲ್ಲಲೇ ಬಾಯ್ಬಡಿಕಿ 


(ಕುವ್ಮಾಸೆ- ೧೦-೬೪); 


20 


ಬಾಯ್ತಣಿಃ 


ಯಿವಳೆಂದೆನ್ನಿರೆಲೆ (ಕೊಕರಾ. ೨-3-೬೩). ಬಾಯಿಬಡುಕಿ : ರಿಪುರಾಯರಿಗೆ 
ದಾಸತ್ವವಾಗಲು ಬಾಯಿಬಡುಕಿ[ಕಾಕಾ. ಬಾಯ ಬಡಿಕೆ]ಯದಾರೊಡವೆ 
ಶದ್ದೂಸ ಧನವಲ್ಲ (ಕುವ್ಮಾಸ- 08-03)- [ಬಾಯ್ಬಡಿಕ .. - ಇ) 
ಬಾಯ್ಬ ಡಿಕ (ನಾ). ಎ ಬಾಯ್ಬಡಿಕೆ : ನಿರ್ಬುದ್ಮಿವಂತೆ ಬಾಯ್ಕಡಿಕೆ . 
ಮಧುಗೋಷ್ಠಿಗೊರ್ಬಳಿಡೆಯಾಡುತಿರೆ ಕಂಡಾ ನಿಡೂಷಕಂ ``ವಮೊಳೆ 
ಲ್ಲರಂ ನಗಿಸುತಿವಳೀಗ ಹಸ್ತಿನಿಯೆಂದಂಸಿರ್ದನು (80: ೦೦-೨8) ; 
ಹೆಣ್ಣೆ ವಾದಿಸಬೇಡ ಬಲ್ಲೆ ಬಾಯ್ಬುಡಿಕೆಯೆಂದಳು ಖದ್ರು ಖಾತಿಯಿಂದ 
(ತುರಂಗ. ೩-೨೦) . [ಬಾಯ್ಬಡಿಕ + --ಎ] 
ಬಾಯ್ಬಿಡು "ಬಾಯ್ಕಿಡು' ನೋ. 
ಬಾಯ್ಬಿಯ್ಯಗ "ಬಾಯಿಬೀಗ' ನೋ. 
ಬಾಯ್ಬಾಗ "ಬಾಯಿಬೀಗ' ನೋ. 
ಬಾಯ್ಮಹಜುಕ (ನಾ). ಅಭಿವೃಕ್ತಿಗೊಳ್ಳುವ ಪ್ರೀತಿ, - ವ್ಯಾಮೋಹ ; 
ಸೂಟ್ವಿಡೆದ ಕೂಟಂ, ಪಲ್ಲಟಂಬಾಯ್ಯ ಬಾಯ್ಮುಜುಕಂ ತಾಂಗಿಗಟಲ್ವ 
ನಾಣಿಲಿತನಂ . . . ಅಳುಂಬಂ ಕೂಟದೊಳ್‌ ನಲ್ಲರಾ (ಕಂದ್ರತ್ಯ- ‘4-49)- 
[ಬಾಯ್‌ 4 ಮುಕ] 
ಬಾಯ್ಕಾತು " ಬಾಯ್ವಾತು' ನೋ. 
ಬಾಯ್ಕಿಡುಕು (ಕ್ರಿ). ಧ್ವನಿ ಮಾಡು; ಮಾತಾಡು: ಬಜ್‌ದೆ ಬಾಯ್ಕಿಡು 
ಕದಿರಿ ಮಜಕಿಯೊಳಡಿಗಡಿಗಿಬ್ಬ ರೊಂದಾಗಿ ನುಡಿಯದಿರಿ (ಸಂಪು. ೦-೩೪ - 
[ಬಾಯ್ರ್‌ 4 ಮಿಡುಕು) 
ಬಾಯ್ಮುಚ್ಚು, ಬಾಯಿಮುಚ್ಚು (ಕ್ರಿ).. ೧. ಬಾಯಿ 
ಮಾತಾಡದಿರು ; ತೆಪ್ಪಗಿರು :: ಬಾಯ್ಕುಚ್ಚಿರಲ" ಚೆಲ್ವ. ಪೆಣ್‌ 
(6ಕ್ಕತ್ಕಾ- 0೨-33೩) - ಬಾಯಿಮುಚ್ಚು: ೧. ಹೆಣ ನ್ನು ತರುವಾಗ 
ಬಾಯಿಮುಚ್ಚಿಕೊಂಡಿರಬೇಕು ಅನ್ನುತ್ತೀಯಾ ? (4 22ಳಕ್ಕ- ೦೨೪). 
೨. ಬಾಯಿ ಮುಚ್ಚಿಸು ; ಬಾಯನ್ನು ಕಟ್ಟು : ಮಾಯೆ ಎನ್ನ ಕಾಯ 
ವನ್ನುಪಾಯದಿಂದ ನೋಯಿಸಿ ಬಾಯಿಮುಚ್ಚಿ ಕೊಲ್ಲುತ್ತಾಳೆ ಕಾಯೊ 
ಲಕ್ಷ್ಮಿ ಯರಸನೆ (ಶೈರಂದ- ೦-೧೬೬ ಕಂ). [ಬಾಯ್‌ + ಮುಚ್ಚ] 
ಬಾಯ್ಕೋಸ (ನಾ). ಮಾತಿನ ತಪ್ಪು ; ಉಕ್ತಿದೋಷ : ಆನಿವರೊ 
ವ್ಯವಹರಿಪುದರ್ಕೆನಗೆ ತಿಳಿವಂತೆ ನಿರಬಿಸಿ ರಾಯಸಮಂ ದಯೆಗೆಯ್ದುಮ 
ಇದಲೊಳೇನಾನುಂ ಕೆಯೋಸ ಬಾಯ್ಕೋಸಂಗಳುಳ್ಳೊಡಮೊಲ್ಮೆಯಿಂ 
ಸೈರಿಪುದು (ಕರಂ. 3೩-೪). [ಬಾಯ್‌ 4 ಮೋಸ] | 
ಬಾಯ್ತಲ (ನಾ). ಮಾತಿನ ಶಕ್ತಿ ; ವಾಗ್ಬ ಲ: ಚಲಮಂ ತೋಳ್ವಲಮಂ 
ನೃ ಸಾಂ ನಾವಿನು (ಟೆ]ನ್ನೆ ಯ್ದಿ : ಬಾಯ್ವಲದಿಂ My ನದಿರ್ದೆ 
[ಳ]ಣ್ನ (ಕ೩೮- ೨-3-೪0; 1058) ; ಪಲವುಂ ಮತಂಗಳಂ ಬಾಯ್ವ ಲದಿಂದಂ 
ಬಾದುಗೆಯ್ಯ  ಬಸನದೆ ಮಾಟ್ಬರ್‌ ಕೆಲಬರಡನೊಲುನರೊಲ್ಲಂ್‌ 
ಪಲರೆಂತುಂ ಮೋಕ್ಷಮಾರ್ಗಮಂ ಜಿನಮತಮಂ (ಸಮಶ.- 
೩೬೭೩-೩6). [ಬಾಯ್‌ + ಬಲ್ಯ] 
ಬಾಯ್ವಸ (ನಾ). ಬಾಯಿಯ ಉತ್ಕಟವಾದ ಅಪೇಕ್ಷೆ : ಬಾಯ್ವಸವೋಡ 
ದಂತೆಡರೆ ಚುಂಬಿಸೆಯಂಂ ಬಗೆದೆಂತು ತಳ್ಕ್ತೊಡಂ ಮೆಯ್ವಸವೋಡದಪ್ಪು 
ಗಡ ಕಣ್ಬ ಸವೋಡದಿದೆಂತಂ- ನೋಡೆಯುಂ (6ರ: ೩-೩). 
[ಬಾಯ್‌ 4 ಪಸ] 
ಬಾಯ್ಕಟಿ*, ಬಾಯ್ದರೆ (ನಾ). ಬಾಯಿಂದ ಮಾಡುವ ಶಬ್ದ; 
ಬೊಬ್ಬೆ : ಸುರಿಗೆ ಶುಭಂಂಟಗತ್ತಿಗೆ ಕರಗಿಂ ತಲೆಮಂಡೆ 'ಮರುಳ 
ಬಾಯ್ವ ಜಿ ಪಣಸಿಯಾಗಿರೆ. ಕಳದೊಳಿಜ್‌ಯಲಿರ್ದುವು ನೆರೆದು ನಿಶಾಚರರ: 
ತಕ್ಕಿನೆಕ್ಕತುಳಂಗಳ್‌ (ಕಾವ್ಯಾ: ೩೬)- ಬಾಯ್ಬರೆ : ನಾನಾಶಕುಂತವ್ರಜಂ 
» * ಪಾಮರಿಯ ಬಿರುದನಿಗೆ ಕೈಪರೆಗೆ ಬಾಯ್ಬರೆಗೆ ಕಲ್ಲವಣೆ 
ಗೊಂದಿನಿತು ಪೆಳರಿ ಗಾರಾಗುತುಂ . , . ತೊಡಗಿದಪವಿನ್ನೊರ್ಕೆ ನೆಲ್ಮೇವಿಗೆ 


ಬಿಡದಿರು ; 


ಅನಂದಿಂರ- 1, 


ಬಾಯ್ತೆಟ್‌್‌ಗುಟ್ಟು 


(ಕತ್ರಾಂಗ, ೩೩-೦೪3೦). ' ಕೆಯ್ಬ್ಬುಲಅಿಕಿ' ಪರಾ. [ಬಾಯ್‌ ಪಟ್‌] 

ಬಾಯ್ತಣ್‌ಗುಟ್ಟೂ (ಕ್ರಿ). ಬಾಯಿಂದ ಜೋರಾಗಿ ಶಬ್ದ ಮಾಡು ; 
ಬೊಬ್ಬೆಯಿಡು : ಘಘೋತ್ಮಚನ ತಲೆಯಂತೆ ಮರುಳ ಕಾಳೆಗಕ್ಕಾರ್ವ 
ಸೂಲದ ತಲೆಗಳಂ ತಮ್ಮಟ್ಟೆಯಾಟಕ್ಕೆ ಬಾಯ್ವಟ್‌[ತಾಕಾಂ- ಯ್ದಿಲ್‌] 
ಗುಟ್ಟುವ ಸಿಡಿದಲೆಗಳುಮಂ (ಅರ್ಥನೇ. ೩-೪೦ ಶ). [ಬಾಯ್ವಅಕಿ--ಕುಟ್ಟು,) 

ಬಾಯ್ವಾತು,. ಬಾಯಿಮಾತು. ಬಾಯ್ಕಾತು (ನಾ). ೧. ಬರಿ ಮಾತು ; 
ಶುಷ್ಕವಾದ ನುಡಿ; ತೋರಿಕೆಯ ಮಾತು: ಈ ಬಾಯ್ವಾತಿನೊಳೇ 
ವಂದಪುದಮ್ಮಣ್ಮಿ ಕಾದುಕೊಳ್‌ (ಕಂಕಕಾ. ೦೨-೦೪೩), ಬಾಯಿಮಾತು : 
೧. ನನ್ನ ಕನ್ನಡಾಭಿಮಾನವು ಬರೀ ಬಾಯಿಮಾತಿನಲ್ಲೇ ಉಳಿಯಿತು 
(ಕೆಂಗಾಳಕ. 11, ಮುನ್ಮುಂ).- ೨. ಮುಖತಃ ಹೇಳಿದ ವಠಾತು; 
ವ್ಯಕ್ತವಾಗಿ “ನುಡಿದ ಮಾತು: ಬಾಯಿಮಾತಿನ ದಾಯದೊಳು 
ತಮಗಾಯಿತೆಂದೇ ಹಂಕರಿಸಿ. . . ತರಣೋಪಾಯವರಿಯದವರಿಂಗೊರೆ 
ಯದಿರು ಮಾಯಹರ ಚಿತ್ಕಾಯ ಫಘನಗುರುರಾಯ ವಚನವನು 
(ಗಗತಾ. ೦೮-೨) ; ಅವಳ  ಬಾಯಿಮಾತಿನಲ್ಲಿ ಅರ್ಥವೊಂದಾದರೆ, 
ಕಣ್ಣಿನ ಭಾಷೆಯ ಅರ್ಥವೇ ಬೇರೆಯಾಗಿತ್ತ) (ಪ್ರನಕು. ೩೨೨). 
ಬಾಯ್ಕಾತು $ ೧. ನಾವೀಗ ಬಾಯ್ಕಾತಿನ ಗೌಡಿಕೆಯನ್ನೂ ಸ್ವಪ್ರತಿಷ್ಠೆ 
ಯನ್ನೂ ಮೆರೆಸುವುದರಲ್ಲಿ ಮುಳುಗಿದ್ದೇವೆ (ಸ್ಮೃತಿಶ- ೩೬೦). 

[ಬಾಯ 4 ಮಾತು] 

ಬಾಯ್ವಿಡು, ಬಾಯಿಬಿಡು. ಬಾಯಿಂವಿಡು, ಬಾಯ್ಬಿ ಡು (ಕ್ರಿ). ೧. 
ಬಾಯನ್ನು ತೆರೆ; ಬಾಯಿ ತೆಗೆ: ಕರಿಗಳ* ಭೀಮಂ ಏಡಿದಡರ್ದೊಡೆ 
ಬಾಯಿ ಟ್ಟೆಲ್ವ ಡಗಾದುವು (ಶಂಶಕಾ. ೨-೫; ನೀಂ ಭಕ್ತಿಯಂ ಮಜಕದೈ 
ನಿನ್ನಯ ಕೂರ್ಮೆಯೆಲ್ಲಿತೆನುತಂ ಬಾಯ್ವಿಟ್ಟು ಪುಯ್ಕಲ್ಲಿದಳ್‌ (ಉರೂಉ- 
೬೬೨); ವೆಅರ್ಗೆ ವೇಟಲಂಜಿ ಲಜ್ಜೆಯಿಂ ಮಾಗಿಯ ಕೋಗಿಲೆಯಂತೆ 
ಬಾಯ್ತಿಟ್ಟಾಡದೆ (ರರ್ಕಾಮ್ಮು- ೦-೧೩೬). ವಿ. ಮಾತನಾಡು ; ನುಡಿ: 
ಶಾಯಿ , ಮೋರೆಯ ನೋಡಿಯೇನಾದುದೆಂದೊಡಂ ್ಹಬಾಮಯ್ವಿಡದೆ 
ಹಾಸನೋಸರಿಸಿ ಮಲಗಿದಳು (ಕಾಊಕ- ೧೩೨-೨೮೨). ೩. ಆಶ್ಚರ್ಯ 
ಪಡು ; ಬೆರಗಾಗು : ಮೋಡಶಯತ್ವಿಜರ್ಗಿತ್ತುದರ್ಕೆ ಬಾಯ್ವಿಟ್ಟಿರೆ 
ವಿಪ್ರಕೋಟಿ . . - ಯಮನೆಂದನನೇಂ ತೊದಳಿಲ್ಲದಿತ್ತನೋ '(ಶಂಶರಾ. 
೬-೩೯9). ೪. (ನೋವಿನಿಂದ್ರ ನರಳು; ಚೀರು; ಕಿರಿಚು: 
ನೊಂದು. ಬಾಯ್ವಿಡದಿನಿಸಪ್ಪೊಡಂ ಪೆಳಐದಳ್ಳದೆ , , . ಬಿಟ್ಟುಎರ್ದ 
` ನೆಲೆಯಿಂ ಕೆಲವುನ್ಮದಗಂಧಸಿಂಧುರೆಂ (ಶಂಶಕಾ- 00-49) ; ಪಟ್ಟಿರ್ದ 
ನಾಯ ನಡುವಂ ಮೆಟ್ಟಿ ಕನಲ್ಹೊಡನೆ ಮೇಲೆ ಪಾಯ್ದದು ಶಿನೆ ಬಾಯ್ವುಟ್ಟು 
ಲಲಿತಾಂಗನಿಅಕಿದಂ ಕೆಟ್ಟೆನೆನ್ನುತ್ತ್ಕೋಡುವಾತನಂ ಮತ್ತೊರ್ವಂ ತಾಂ 
ಕಂಡು (ರರ್ಮಾನ್ಮು. ೨-೩೬). ೫. ಮರುಗು, 'ಸಂಕಟಪಡು ; 
ದಃಾಃಖಿಸಂ : ಮತಿಿಗೆಟ್ಟೆರ್ದೆಗೆಟ್ಟು. ಬಬಲ್ಹಟಲ್ಹು  ಬಾಯ್ವಿಟ್ಟು 
ಕುಯೋನಿಯೊಳ್‌ ತಿರಿದು, ಪೋದುವು. ಕಾಲವುನಂತಂ (ಸುಳುಮಾ. ೦೦-೮೨); 


ತಾಯ್‌ ಸತ್ತ ಶಿಶುವಿನಂತೆ ಬಾಯ್ವಿಡುತತ್ತಿ೦ (ರರ್ಮಾನ್ಮು: 9-099) : | 


ಮಂಡೋದರಿ , . . ಬಸುಅ ಹೊಡೆದಳಲುತ್ವ.: ಗರಂವಿಕೆಗೆಟ್ಟು ಹೊರಳಿ 
ದಳಕಟ ಬಾಯ್ವಿಡುತ (ಗಿಡ. ೩೬-0). ೬. (ದೈನ್ಯದಿಂದ) 
ಬೇಡಿಕೊಳ್ಳು ;, ಯಾಚಿಸು : ಇನಿಸೆಟ್ಟು ನೋಡಿ `ನುಡಿಯಿಂದೆನಿತುಂ 
ತೆಅದಿಂ ಕಪಿಂಜಲಂ ದೆಸದೆಸೆಗಂದು ಬಾಯ್ಯಿಡುತವಿರ್ದುದನಾಲಿಸಿದೆಂ 
(ಉಾರಂಪೂ- 40) ; ತಂದೆ ಕರುಣಿಸು ವಿಶಾಪವನೆಂದು ಬಾಯ್ವಿಡುವ 
ಮಂದಮತಿಗಳಿಗೆ. ದೊರಕದ ಲೇಸನೀಯಬೇಕು (ಸಿಠ್ಮರಾ: ೦-೨೩) ; 
ಗತಿವಿಹೀನೆಗೆ ಕೃಷ್ಣ ನೀನೇ ಗತಿಯೆನುತ ಬಾಯ್ತಿ [ಪಾಕಾಂ ಯ್ಬಿ]ಡಲು 
ಲಜ್ಜಾಸ್ಥಿತಿಯನುಳುಹಿದ ದೈವ ನೀ ಮೈದೊ:ಲಾದೈ ತನಗೆ (ಕುವ್ಕಾಳ. 
೨). ಓ. ಬಯಸು ; ಹಂಬಲಿಸು : ಘನದುಃಖಂಗಳನೆಯ್ದೆ ಮಾಟ್ಬ 


೬೩೯೦ 


15 


೩ರ | 


40 


66 


ಬಾಯ್ತೆಣ್ಣೆ 
ವನಿತಾಸಾಖ್ಯಕ್ಕೆ ಬಾಯ್ವಿಟ್ಟು ದುರ್ಮೆನುಜಂ ಸಿಕ್ಕಿ ವಿಶೇಷದಿಂದೆ 


ಬಬಲುತ್ತಿರ್ಪಂ ದಲುತ್ಮಜ್ನ ನೆಂದೆನಿಪಂ ಬಾಯ್ತುಡನಂಬುವೆಂಬ ಬಗೆಯೆಂ 
ಗಾಂಪಂ  ಮರೀಚೀಜಲಕ್ಕೆನಸುಂ ಬಾಯ್ವಿಡುವಂ ಪರೀಕ್ಷಕನದಕ್ಕೆಂ 
ತಾದೊಡಂ ಬಾಯ್ವಿಡ೦ (ಶಾರಶು. 3-೩೪. ೮. ಬಿರಿ; ಬಿರುಕು 
ಬಿಡು ; ಸೀಳು : ನೆಲಂ ಮೊಲಗೆ ಕಂಪಿಸೆ ಬಾಯ್ವಿಡೆ ಬೆಟ್ಟು ಬೀಬಿ 
ಮಂದಿರವಂಡಿದಬಕ್ನಿ ತರ್ಗೆ . . . ಘನಾಗಮದೊಳ್‌ ಎನಿಂದಿತಂ 
(ೋಕೋಶ- ೪-೬೪). ೯. ಬೆದರು ; ಸಿಡಿದುಹೋಗು : ಮಂದರದ 
ಘಾ೦ಾಘಾರಿಯಲಿ ಬಾಯ್ವಿ ಡುವ ಕಡಲಂತೆ ಅರಿವರೂಧಿನಿ ಕೆದಣಿ ತಳಿತವು 
(ಕುವ್ಕಾರ್ರೋ- 0೨-೧೪). ಬಾಯಿಬಿಡು : ೨. ಅವನ'ಆಗಿನ ಮನಸ್ಥಿತಿ 
ಯನ್ನು ಸರಿಯಾಗಿ ಅರಿತವಳ ಹಾಗೆ ತುಂಗಕ್ಕ ಮೆಲ್ಲನೆ ಬಾಯಿ 
ಬಿಟ್ಟಳು (ಮೂರುರಾ. 93) ; ತಮ್ಮ ಯಜಮಾನ ಬಾಯಿ ಬಿಡುವುದನ್ನೇ 
ನಿರೀಕ್ಷಿಸುತ್ತ ರೈತರು ಅವನನ್ನೆ ನೋಡುತ್ತಿದ್ದರು (ಫಿನಕು. ೨೬೯); ಬಾಯಿ 
ಬಿಟ್ಟರೆ ಬಣ್ಣಗೇಡು (ಗಾರೆ). ಓ., ಪಡೆದೊಡವೆಯ ಧರ್ಮಕೆ ಈಯದವ -: 
ಬಾಯಿಬಿಡುವುದೆ ಪರರಿಗೆ ಸಾಕ್ಷಿ (ಶೃರಂಠ- ಭ್ರಷ್ಟದೈವಕೆ 
ಬಾಯಿಬಿಟ್ಟಲ್ಲಿ ಫಲವಿಲ್ಲ (ಸರ್ವಜ್ಞ. ೦೯೩). ವ. ಮುನ್ನೂಜಜುವತ್ತು 
ನಕ್ಷತ್ರಕ್ಕೆ ಬಾಯಿಂಬಿಟ್ಟುಕೊಂಡಿಪ್ಪುದೆ ಸಿಂಪು ಅದು ಸ್ವಾತಿಗಲ್ಲದೆ ಬಾಯ್ದೆ 
ಯದು ಕೇಳು ಕೇಳಾ ತಂದೇ ಎಲ್ಲವಕ್ಕೆ ಬಾಯ ಬಿಟ್ಟರೆ ತಾನೆಲ್ಲಿಯ 
ಮುುತ್ತಪ್ಪುದೊ (ಸನ. 606) ; ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಹರಿ 
ಕೊಡದ ಕಾಲಕ್ಕೆ ಬಾಯಿಬಿಡುವ,್ಮಲ್ಲೊ ಪ್ರಾಣಿ (ಫುರಂದ- 9-6೬ ಶಣ್ಣತಿ), 
೧೦. ಗೌಪ್ಯವಾದುದನ್ನು ಬಯಲು ಮಾಡು.- ರಟ್ಟುಮಾಡು : 
ಇವನೂ - ತಂದೆ ತಾಯಿ ಬಂಧು ಬಳಗದ ಹೆಸರನ್ನು ಬಾಯಿಬಿಡ 
(ನರೆ. 11: 68೩), ಬಾಯಿವಿಡು: ೧. ತುರಗದಟಂ ಪಡಲ್ವಡೆ 
ಕಡಂಗಿ ಘಟಾವಳಿ ತಾಗಿ ಮತ್ತೆ ನಿತ್ತರಿಸದೆ ಭಿ:ತಿಯಿಂ ಪೆಳ್‌ ಬಾಯಿವಿಡೆ 
(ಎಕ- ೪21. ಸಾಗರ, ೦೦೯-೨೬ ; 1042). ಬಾಯ್ಬಿಡು : ೧. ಪಿಡಿವ 
ಪುಲಿ ಕರಡಿ ಬಾಯ್ಬಿ ಡುವ ಭೂತಂಗಳಸುಗುಡಿವ ಪಾವುಗಳಟ್ಟಿ ಸುಡುವ 
ಕಾಳ್ಕಿಚ್ಚುಳಿಯಗೊಡವು. (ಕಟಾ. ೪-3೩) ; ಬಾಯ್ಬಿಟ್ಟು, ಹೇಳುವು 
ದಿಲ್ಲವೇಕೆ. ನಿನಗೀಗ ಬಾಯ್ಗೆ ನೀರು ಬಂದು ಮನ ಸೋತಿದೆಯೆಂದು ? 
(ಇಶ್ಶಳ. ೨೬೪). ೫. ಸಂಸ್ಕೃತಿದುಃಖದಿಂದೆ ಬಾಯ್ಬಿಟ್ಟು ಪಲುಂಬುವೆಲ್ಲ 
ಜನಮಂ ನಡೆ ನೋಡಿ (ಉಡ್ಮಟಿ. 00-89) ; ಇರುಳು - ತಸ್ಕರಬಾಧೆಯಲಿ 
ಭೂಸುರರು ಬಾಯ್ಬಿ ಡುತೈದೆಯಿಂದ್ರಪ್ರಸ್ಕ ಪುರವರವ (ಕುಪ್ಮಾಅ- ೦೯-೨) ; 
ಹೆಂಡಿರುಗಳ ಬಿಟ್ಟೋಡಿದವರ . . . ಗಂಡನ ಬಿಟ್ಟು ಬಾಯ್ಬಿ ಡುತೈದಿದ 
ಹೆಂಗಳಂಡಲೆಗಳನೇವೇಳ್ವೆ  (ಕಂನಂ. ೬. “ಬಾಯ್ಬಿಡು 
(ಬಾಯ್‌ -4-ಬಿಡು) _ದೈನ್ಮೇ” (ಕಮರಾ) ; ಬಟ್ಟಲ ಪಿಡಿದು ಬುಯ್ಬಿಟ್ಟು 
ಕೇಳಿದರಿಲ್ಲ ಅಟ್ಟಡವಿಗೆ ಅತ್ತರಿಲ್ಲ (ಫುರಂದ. ರಾ. ೨-೩೨-೩). ೭. ನೀನೊಲ್ಲ 
ಡೇನೊಲ್ಲದಿರ್ದೊಡಮೇಂ ನಾನೆರಡಿಲ್ಲದೊಲ್ಲೆ ಲ್ಲೆ ]ನದಜಂ. ಬೇಯಾರ 
` ಬೇಟಕ್ಕೆ ಬಾಯ್ಟಿಡಲಾಜ್‌ಂ (6ನಂಫು- 0೦-೯೩). [ಬಾಯ -- ಬಿಡು] 
ಬಾಯ್ವೂಸು (ಕ್ರಿ). ೧. ಬಾಯನ್ನು ಸವರು, - ಒರೆಸಂ. 
೨. (ಆಲಂ) ಬಾಯಿ ವಂಕ್ಕುಳಿಸಂ : ಸಮಕಟ್ಟಣಯದೆ ಹರಿಗರ್ಫೃ 
ಮೆತ್ತಿ ನಿಂದಿರ್ದ ಯಜ್ಞಮದು ಮೊದಲೊಳ್‌ ತಾಸಮರ್ದುಮಮರ್ದಿ 
[ರದೆ] ತಣಿಯಂಂಡವುರ್ದಂ ಗೋಮೂತ್ರದಿಂದೆ ಬಾಯ್ವೂಸದವೋಲ"* 
(ಪಂಶಥಾ. ೬-೪೪): [ಬಾಯ್‌ + ಪೂಸ್ಬು] 
ಬಾಯ್ಕೆಣ್ಣೆ. ಬಾಯಿವೆಣ್ಣೆ (ನಾ). ನವಜಾತಶಿಶುವಿಗೆ ತಿನ್ನಿಸುವ ಬಜೆ 
ಮತ್ತು ಬೆಣ್ಣೆಗಳ ಮಿಶ್ರಣ: ಆತನುಂ ಚಂದ್ರಭುಕ್ತನೆಂದು ಪೆಸರನಿಟ್ಟು 
ಬಾಯ್ದೈಣ್ಣೆಯೊಡನೆ ಕೀಅ೨ಕಿಅಂದೆ ನಂಜನೂಡಿ ಬಟಾಕೆ ಬಳೆದೊಡಾ 
ಹಾರದೊಳೂಡಲ್‌ ತಗುಳ್ಳೊಂ (ನಡ್ಮಾರಾ- ೦೮೬-೨೪) .; ತಿರುತಲೆಯೂರ 
ಶಿವನ ಪ್ರಸಾದಮಂ ತಂದು ಬಾಯ್ವೆ ಣ್ಹೆಯಿಕ್ಕಿದರತಿಸ್ವಾದುಮಂ (ಉುದ್ರರ- 


೨-೦೭-೨) ; 


00-೫೨). 


ಬಾಯ್ತೊಸ. 


ಹ. 30-4): ಶಂಕರಶಿಶುಗೆ ಪರಮಪ್ರಸಾದದಿಂ ಬಾಯ್ದೆ ಣ್ಣೆಯಿಟ್ಟು 
ಮೊಲೆಗೊಟ್ಟು (ಶರ್ಮರಾ. ೨-೬ಟ)- ಬಾಯಿವೆಣ್ಣೆ: ಊರೊಡೆಯ ನಾಚರಸರಂ 
ಕರುವರ ಕಲ್ಲಗಾವುಂಡಂಗೆ ಬಾಯಿಬೆಂಣೆಗೆ ಕೊಟ್ಟ ಮನೆ 
೦೩-8೮ : 1166)- [ಬಾಯ್‌ + ಬೆಣ್ಣೆ) 
ಬಾಯ್ತೆಸ (ನಾ). (ರತಿಕ್ರಿಯೆಯಂಲ್ಲಿ ಮಾಡುವ) ಚುಂಬನ ಮುಂತಾದ 
ಬಾಯಿಯ ಕೆಲಸ : ಮೆಯ್ತೆಸದಿಂ ಕೆಯ್ದೆ ಸದಿಂ ಬಾಯ್ವೆ ಸದಿಂ ಮಂತ್ರ 
ತಂತ್ರದಿಂದಂ ಸುಖಮಂ ಮೆಯ್ವಿಡೆ ವನಿತೆಗೆ ಪಡೆದ ಮೆಯ್ವೋಗಕ್ಕೆಳಸಿ 
ಸೋಲ್ಕನೆಟ್ಟುವೊಜಂಗಂ (ಕಾನ್ಮಾನ: ೬೬). [ಬಾಯರ್‌ + ಬೆಸ್ಕ) 
ಬಾಯ್ತೆಕಿ ? (ನಾ). (?) : ತೋಳ ವಾಯಸದ ಮೊಲದ ಕರಡಿಯಾ 
ಸೂಲದೊಂದಿರದ ಬೆಂದ ಮೊರಡಿಯಾ ನರಿಯ ಕೋಡಗದ ಗೂಗೆ(ಚಿ) 
ಯಂದಮಂ ಮರೆಯ ಪಾಟ್ಮನೆಯ ಬಾಯ್ತೊಆ್‌ಯಂದಮಂ . . 
ಪೋಲ್ವೊ ಡಿಲ್ಲ ಮಟ? (ಅಟ್ಮಿಮ. 6-6೨). -[?] 

ಬಾಯ್ಸನ್ನೆ (ನಾ). ಬಾಯಿಯ ಸಂಜ್ಞೆ ; ಮುಖದ ಇಂಗಿತ : ಕೈಸನ್ನೆ 
ಯಿಂದ ಕಾತರದಿಂದ ಪೊಯ್ವೆ ನು ಬಾಯ್ಸುನ್ನೆಯಿಂದಾನು ಬೈವೆ ಮೈಸನ್ನೆ 
ಯಿಂದ ಚಿತ್ತದೊಳೊಡಗೂಡುವೆನೈಸರಲನ ಸಮರೂಪ 
೨೬-೦೪೦): | [ಬಾಯ್‌ + ಸನ್ನೆ] 
ಬಾಯ್ಸವಿ. ಬಾಯಿಸವಿ (ನಾ). ೧. ಬಾಯಿಗೆ ಸಿಒ-ಾದುದು.- 
ಮಧುರವಾದುದು : ಜಾರ ಚೋರ ವೀರರ ಕಥೆಯಂ " ಬಾಯ್ಸವಿಯ 
ಮಾತುಗಳಂ ಬಟ್‌ಕೆಯ್ವ ಚರ್ಚೆಯಲ್ಲ (ಅನಂತು. ೧-೩) . ಬಂಯ್ಸವಿಗೆ 
ಮೆಯ್ಸವಿ ಕಣ್ಣವಿಯಪ್ಪ ' ರೂಪು (ಕಮರ- ೩6 ಪ್ರಯೋ). ವಿ. ಬಾಯಿಗೆ 
ರುಚಿಯೆನಿಸುವ ಪದಾರ್ಥ ; ಪ್ರಿಯವಾದ ಬಾದ್ಯವಸ್ತು: ಕಲ್ಲ 
ಗವಿಯೊಳಗೊಕ್ಕ ಬಾಯ್ದವಿಯ ನಾಲಗೆಯಿಂದೊಕ್ಕನೆ ಪಟು ವ ಮುಂಗಾರ 
ಪನಿಯೊಳು ಮಿಕ್ಕಿರ್ದವಾ ಪುಲಿವಿಂಡು (9ನಂಕ- ೨೨-90); ಹಸಿವಿಗೆ 
ಬಾಯ್ಲವಿ ಬೇಡ, ನಿದ್ದೆಗೆ ಹಾಸಿಗೆ ಬೇಡ (ಗರು. ಬಾಯಿಸಎ ; ೨. 
ಬಾಯಿಸವಿಗೆ ತಿಂದು ನಾಯಿತಾಸಾವು ಸತ್ತ (ಗಾರ). [ಬಾಯ್‌ --ಸವ್ಮಿ) 
ಬಾಯ್ಲೋವು (ನಾ). ಬಾಯಿಗೆ ಸಿಕ್ಕ ಬೇಟೆ, ಬಲಿ : ಕೋಟಿಕೋಟಿ 
ಜನ, ಪರ್ಸದ ಪೂವು, ತುರುಗಿತು 
(ಶಾರಸಿ. ೩೩-೮00). [ಟಾಯೆ್‌--ಸೋವ್ಯ್ಯ (<ಎಸೋಪೈ)] 
ಬಾರ್‌, (ಕ್ರಿ). ೧. (ಚರ್ಮವನ್ನು) ಸುಲಿ; ಕೀಳು : ಕಡಿಯೆಲ್ಲಳೊಗ್ಗಂ 
ಕರ್ಕಿ ಪಂದೊವಲಂ ಬಾರ್ದುಂ ಸಾರ್ದುಂ ನಲಿವ ಕಾಗೆ ಗೂಗೆಗಳುಂ. . . 
ನರಿ ನಾಯ್ಸ್ಗಳ್‌ ಪಗಲುಮಿರುಳುಂ ಕಾವಲಿರ್ದುವು (ರಾವೊಕ್ಕೆ« ೯೭-೦೬) 
' ೨, ಚರ್ಮವನ್ನು ಸುಲಿದು ತೆಳಂವಾದ ಉದ್ದನೆಯಂ ಪಟ್ಟಿಗಳನ್ನು 
ತಯತಾರಿಸಂ :: “ಬಾರ್‌ - ಚರ್ಮವಲ್ಲೀಕರಣೇ (ಚರ್ಮವನ್ನು ಪಟ್ಟೆಯಾಗಿ 
ಮಾಡು) ದ್ರವದ್ರವ್ಯನಿವರ್ನಿಕ್ಕ್‌ (ಸುರಿ)” (ಕತುರಾ); ನೇರ್ದಂ, ಬಾರ್ದಂ, 
ಗೋರ್ದಂ, ನೋರ್ದಂ ತಾನೆಂದೊಡಂ ಗುರೂಪಧೆಯಿನಿತುಂ (ಕತುವ- ೪೦). 
೩. (ಮಣ್ಣನ್ನು) ಅಗೆದು ತೆಗೆ,--ಬಾಚು : ದರಿಗೊಂಡೀಡಿಐ? 
ದಾಡುತುಂ ಕೊಣಕಂತುಂ . ಬಾರುತ್ತುಮೊಳ್ಳೂಡೊಳಾದರದಿಂ ಮೇದೆಳ 
ವುಲ್ಗಳಂ ತೊರೆದು ಪಾಲ್ಲಳ್‌ ಕೆಚ್ಚಲಿಂದೆಚ್ಚು ಪಾಯ್ದರೆ ಪಟ್ಟಿರ್ದುವು. , . 
ಕಾಡೆರ್ಮೆಗಳ್‌ (818. ೪-೨): ೪. (ನೀರು ಮೊದಲಾದ) ದ್ರವ 
ವಸ್ತುವನ್ನು ಬಸಿ,- ಸು 


(ಕೊಲ್ಮಾರಿಾ- 


(ಕುರಾಸಾಂ, 


: “ಬುರ್‌. -ಚರ್ಮವಲ್ಲೀಕರಣೇ (ಚರ್ಮ 


ವನ್ನು ಪಟ್ಟೆಯಾಗಿ ಮಾಡು) ದ್ರವದ್ರವ್ಯ ನಿರ್ಮೂಕ್‌ೌ (ಸುರಿ)” 
(ಮುರಾ). ತ್ರ ವು ಹಣಿಗೆಯಿಂದ ಹಿಕ್ಕು... ಬಾಚು : 
*ಬಾರ್ಚು? 


[ದೇ.॥ ತಮಿ. ತ ವಾರು; ಮಲ. ತೆಲ. ವಾರು; ತುಳು, ಬಾರು] 
ಬಾರ್ಕ್‌, ಬಾರ್ಕಿ, ಬಾರ್ದು (ನಾ). ೧. ತೊಗಲು; ಚರ್ಮ : 
ನೀರೊಳ್‌' ನೀರಿಟವನಲ್ಲ ಪಂದಿಯ ಬಾರೆಂ . ಕೊಜ್‌ದದಲ ನೆತ್ತರೊಳ್‌ 


ಜವರಾಯನ ಬಾಯ್‌ಸೋವು! 


೬೩೯೧ 


ಸ ದಾಸ್ಮಾನದೊಳು 


ಬಾರ್‌ 


ನೀರಿಬ್‌ವೆಂ (ಸೂಕ್ತಿತು. 8-೨, ೨. ಚರ್ಮದ ಪಟ್ಟಿ: ಸೊಗಯಿ 
ಪ್ಪೊಳ್ಹೊಡೆ ನೋಯೆ ಸೂತ್ರದೆಟ3ಮೋಲ್‌ ನೀಳ್ಚಿರ್ದ ಬಾರಂತೆ ತೋರ್ಪು 
ಗಿಯಂ ಪುಣ್ಮಯಮಾಗಿ ಮಾಡಿ ಬಿದಿ ಮುಂ ಜಂಘಾಪ್ರಮಾಣಕ್ಕೆ ಸೂಲ್ಡೆಗೆ 
ದಂಶಿರ್ಪ ನಖವ್ರಣಾವಳಿಗಳಂ ನಲ್ಲಂಗೆ ಕಣ್ಣೆತ್ತುತುಂ ನಗುತುಂ ಸಾರ್ದು 
ಸವಂಗಮಂ .ಕಳೆಯಿಸುತ್ತಿರ್ಪಾಕೆ ಕಣ್ಣೊಪ್ಪಿದಳ್‌ (ಕಾಠ್ಮಾನ- ೪00); 
ಗೀರ್ವಾಣಮುನಿ ಪೊಟಿಮಸುತ್ತುಂ ಸುಣೆಯ ಬಾರಂತೆ ಪೋದ ಕೆಯ್ಕೊಳೆ 
ಮಗುಲ್ಕಂ (ಅನಂ ಫು. ೧೩೨೨೩). ೩. ಚರ್ಮದ ತೆಳುವಾದ ಪಟ್ಟೆ 
ಯಿಂದ ಮಾಡಿದ ಬಾಯಿಹಗ್ಗ : ಲಗಾಮು : ನಕುಳನುಮಂಕವಣಿ 
ಯುಂ ಬಾಳುಂ ಬಾರುಂ ಚಮ್ಮಟಿಗೆಯುಮನೊರ್ವ ಕೀಲಖಾಳಿಂ ಪಿಡಿಯಿಸಿ 
ಕೊಂಡು ಬಂದು ವಿರಾಟನಂ ಕಂಡು (ಶಂಶಠಾ- 6-89 5). ಬಾರ್ಕಿ : ೪. 
ಚರ್ಮದ ಹಗ್ಗ, - ಮಿಳಿ : ಸುತ್ತಿದ ಮುಪ್ಪುರಿಯ ಬಾರಿ ಕಡ್ಡಣಿಗೆಯ 

. ಕಲಿವೀರ. ಬಾಹುಕ ಬರುತ್ತ೦ (ಹಕಳಾ. ೦೦- 0೩), ನೂಲ ಹೆರಿಗೆಯ 


ಆ ಬಾರಿಯ . . . ಛಲದಂಕರಾವುತರೊಶ್ತಿ ನೂಕಿದರು (ಕುವ್ಮಾರೀಃ 
೪-೩೬), ಬಾರು,: ೧. ತಳವಾಜನುಟ್ಟ ಸೀರೆಯ ಸುಲಿದ ನಾಚಿ 
ಹೋದರೆ ಮನೆಯ ಗಂಡ ಬೆನ್ನ ಬಾರನೆತ್ತಿದ (ಬಸನ: 000) ; 

ಕರ್ಣನೆ 


ಬಾಲಬ್ರಹ್ಮಚಾರಿಯ ಬಾರನೆತ್ತಿತ್ತ ಕಂಡೆ (6ನಕಂ- 8-೪೨೬) ; 
ಕೊರಳ ಬಾರಲಿ ನಿಲುಕಿಸುವೆನೀ ಶರಸಲಂಕೆಗಳ (ಕುವ್ಮಾಳೆ- ೨9-೨೭). 
೨. ಮಾಸಾಳ್ಗಳ ಬಾರ ಸಂಕಲೆಯ ತೊಡರ ತೋಟಿಯ ಕಠಾರಾಯಿತರೆ 

. . ಮೊತ್ತದೊತ್ತರದ ' ತಿಂಧಿಣಿಯನೊತ್ತರಿಸಿ ಇಟ್ಟಣಿಸಿದ ಕಟ್ಟಣಕ 
(216. ೬೨) ; ಬಾರ ಸಂಕಲೆ , . . ಕೈಹಾರೆ 
ಕೂರಂಕುಶದ ಬಿರುದರು ಹೊದ್ದಿದರು. ಗಜವ (ಕುತ್ಕಾರೀ. *-೬ಂ)- 
೩. ಉಗ್ರಾಣಗಳೆಲ್ಲಿ ನೂಲೇಣಿ, ಹೊರಜಿ, ಮಿಣಿ, ಬಾರು . . . ಬತ್ತಳಿಕೆ 
ಗಳ ಎಲ್ಲ ವಿಚಾರವನ್ನು ಬಿಡಿಬಿಡಿಯಾಗಿ ನೋಡುವನು (ಸಿ. ೪೪) ; 
ಕಡಿವಾಳಕ್ಕೆ ಬಾರಿಲ್ಲದೆ ಇದ್ದೂದರಿಂದ . . ಹುಲ್ಲುಸರವಿಯನ್ನು ಗಂಟು 
ಹಾಕಿ' ಕಟ್ಟಿದರು (ಕರೆಗೆ ೪). ೫. ಉದ್ದ; ನೀಳ: (೪). ೬. 
ಸಾಲು; ಪಂಕ್ತಿ: (೪). ೭. ಚರ್ಮದ “ಮೇಲೆ ಪೆಟ್ಟಿ ನಿಂದಾಗುವ 
ಪಟ್ಟೆ ಯಾಕಾರದ ಗುರುತು ; ಬಾಸುಂಡೆ : ಸೊಸೆಯ ಮೈ ಮೇಲಿನ 
ಬಾರುಗಳನ್ನು ನೋಡಿ ಮಗನನ್ನು ಕರೆದು : “ಕಡಬಿನಂತ ಬಾರು ಏಳುವ 
ವರೆಗೆ ಬಡಿಯಬೇಕೆ 2” ಎಂದು ಸಿಟ್ಟು ಮಾಡಿದಳು (ಕನ್ನಕಾ- ೬೩). 

ಬಾರಗುಣಿ . ಬಾರುಕೋಲು : ಬಾರಗುಣಿಯಿಂದ ಅವನ ಬೆನ್ನಿಗೆ 
ಬಲವಾಗಿ ಏಟುಗಳನ್ನು ಕೊಟ್ಟು ಚಕ್ಕಡಿಯನ್ನು ಹೊಡೆದುಕೊಂಡು 
ನಡೆದೆನು (ಬದ್ಮಕಾ. ೪0): ಬಾರುಕಾಲವನು ಎ ಉದ್ದವಾದ ಕಾಲು 
ಗಳಿರಂವವನಂ ; ದಾಪುಗಾಲು ಇಡುವವನು : “ಊರ್ಧ್ವಜ್ಞಃ, 
ಊರ್ಧ್ವ್ವಜಾನು।. ೨ ಉದ್ಧವಾದ ಮೊಳಕಾಲುಳ್ಳವನು, ಬಾರುಕಾಲ 
ವನು” (ಸಿಡ್ಮಾಂತಿ- 060). 

[ಬಾರ್‌ ./ತಮಿ, ಮಲ. ವಾರ್‌; ತುಳು. ಬಾರ; ತೆಲು. ವಾರು] 


ಬಾರ್ಕ್‌, ಬಾರ್ಕು (ನಾ). ೧. ಬಂದೂಕು, ತೋಫ್ರ ಮೊದಲಾದುವು 


ಗಳಿಗೆ ತುಂಬುವ ಸಿಡಿಮದ್ದು : (೪). ವಿ. ಬಂದೂಕಂ, ತುಪಾಕಿ 
ಮೊದಲಾದುವುಗಳನ್ನು ಮದ್ದ ಗುಂಡು ತುಂಬಿಸಿ ಉಡಾಯಿಸಲು 
ಅಣಿಗೊಳಿಸಿರುವಿಕೆ : ಬಂದೂಕು ಬಾರಾದವು (ಸಳತೆ. 60) - ೩. ತುಪಾಕಿ 
ದಳ; ಬಂದೂಕುಸಿಪಾಯಿಗಳ ಪಡೆ : (ಕ್ಮಸ್‌ಗೆ. 11. ೫). "ಬಾರ್ಸಿ 
ಪಾಯಿಂ” ಪರಾ. ಬಾರ್ದು : ಟಿ. “ಯಾವುದಾದರೂ ಒಂದಕ್ಕೆ ತುಂಬ 
ಬೇಕಾದ ಪದಾರ್ಥದ ನಿಯತವಾದ ಮೊತ್ತ (ಮಂ. ಬಂದೂಕಿಗೆ ತುಂಬುವ 
ಹಿಡಿಮುದ್ದು ; ಬಂದೂಕಿನ ಬಾರು)” (charge: ಕಂ): ೩. ಬಾರು:- 
ಬಾರಿನವರ ಸಂಖ್ಯೆಯು . . . ಹೆಚ್ಚಿ ಇಂಗ್ಲೀಷ್‌ಪದ್ಮತಿಯಂತೆ ಕವಾ 


ಯಿತು ಕ್ರಮದಲ್ಲಿ `ಸುಶಿಕ್ಷಿತವಾಗಿತತ್ತ (ಕಹಾಂ. 11, 30)- ೪. ತಂಪಾಕಿ 


ಬಾರ್‌ 


ಮೊದಲಾದುವುಗಳ ಸ್ಫೋಟ: (8). ೫. ಹೊಗೆಸೊಪ್ಪು 'ತಿನ್ನುವು 
ದಕೆ N ಪೂರ್ವಸಿದ್ಧ ತೆಯಾಗಿ ಬಾಯಿಗಿಟ್ಟುಕೊಳ್ಳುವ ವೀಳ್ಯದ ಕವಳ; 
ಚಹಾ-ತಂಬಾಕದ ಬಾರು ಇಲ್ಲದೆ ಅವರಿಗೆ ನಡೆಯುತ್ತಿರಲಿಲ್ಲ (ರೀಶಠ. 
11 ೯0). ಓ. ನೋಂದಣಿ ; ದಾಖಲೆ : " ಬಾರನಿಸಿ ” ಪರಾ. 
ಬಾರಕೋತು ಇ ಕಾಲುದಳದ ಯೋಧರ ವಾಸಸ್ಮಾನ,-ಪಾಳೆಯ : 
($)- ಬಾರು ಮಾಡು ಇ ೧. ಸಿಡಿಮುದ್ದ. ನ್ನೂ ಬಂದೂಕಿಗೆ ತುಂಬಿ 
ಉಡಾಯಿಂಸಲಂ ಅಣಿಮಾಡು ; ತನ್ನ ಬಾರು ಮಾಡಿದ ಬಂದೂಕನ್ನೆತ್ತಿ 
ಅದರ ಹಣೆಗೆ ಗುರಿ ಇಕ್ಕೆದನು (ರಂಗಾಕೆ. ೩). ವಿ. ವೀಳ್ಕವನ್ನು ಸಿದ್ಧ 
ಪಡಿಸಂ,ಅಣಿ ಮಾಡು: ರಾವಜೀಕಾಕಾ . . . ತಂಬಾಕದ ಬಾರು 
ಮಾಡುತ್ತ ನಿರ್ಣಾಯಕ ಅಭಿಪ್ರಾಯ ಕೊಟ್ಟರು (ರಹ. 1, ೬). ಹಿ. 
(ದಾಖಲೆ) ಪುಸ್ತಕದಲ್ಲಿ ಬರೆದು ಸೇರಿಸು; ನೋಂದುಮಾಡು ; (9). 
[«- ಮುರಾ. ಬಾರ್‌] 
ಬಾರ್ನ್‌, ಬಾರು (ನಾ)- ೧. ಗಟ್ಟಿಯಾಗಿಯೂ ಉದ್ದವಾಗಿಯೂ 
ಇರುವ ಲೋಹ, ಮರ, ಸಾಬೂನಂ ಮೊದಲಾದಂವುಗಳ ತುಂಡು : 
ಒಂದು ಬಾರ್‌ ಸಾಬೂನು ತಂದು ಈ ಬಟ್ಟೆಗಳನ್ನೆಲ್ಲ ಒಗೆಯಬೇಕಂ 
(ಕೂ). ೨. ಮಾದಕಪಾನೀಯಗಳನ್ನು ಅಥವಾ ಖಾದ್ಕ ವಸ್ತುಗಳನ್ನು 
ಒದಗಿಸಂವ ಸ್ಥಳ; ಪಾನಶಾಲೆ ು: ಮಧುಪಾನದ ಸಲಕರಣೆಗಳನ್ನಿಡುವು 
ದಕ್ಕೂ ನಾಲ್ಕುಜನ ಸ್ನೇಹಿತರು ಸೇರುವುದಕ್ಕೂ ಅನುಕೂಲಿಸುವಂತೆ 
ಒಂದು ಸಣ್ಣ `ಬಾ೦*' ಏಕೆ ಕಟ್ಟಬಾರದು ? (ಯೋರಘು- ೨೪) ; ಒಂದೆರಡು 
ದಿನದೊಳಗಾಗಿ . . . ಹಡಗಿನ “ಬಾರ್‌” ನಲ್ಲಿ ಕುಳಿತುಕೊಳ್ಳುವ ಚಟ' 
ಬರುತ್ತದೆ '(ಅಪೂಶ. 90). ಬಾರ್ಕು : ೧. ನನಗೆ ಎರಡು ಬಾರು 
ಸಾಬೂನು ಬೇಕು (ಕೂತಿ). ೩. (ಕಿಟಕಿ, ಬಾಗಿಲು ಮೊದಲಾದುವು 
ಗಳಲ್ಲಿ ತಡೆಗಾಗಿ ಉಪಯೋಗಿಸಂವ) ಕಂಬಿ; ಸರಳು: 
ಕಿಟಕಿಗಳಿಗೆ ಉದ್ದುದ್ದವಾಗಿ ಬಾರುಗಳನ್ನು ಅಳವಡಿಸುವುದುಂಟು (ರೂಂ). 
‘ {t+ ಇಂ. par) 
ಬಾರ್‌ಕಛೇರಿ,` -ಬಾರಕಚೇರಿ (ನಾ). ಹಿಂದೆ ಮೈಸೂರು ಅರಸರ 
ಆಡಳಿತಕಾಲದಲ್ಲಿದ್ದ ಹದಿನೆಂಟು ಕಚೇರಿಗಳಲ್ಲಿ ಒಂದಂ ; ಕಾಲ್ಬ್ಪಳದ 
ಎಷಯವನ್ನು ನೋಡಿಕೊಳ್ಳುವ ಕಚೇರಿ: ೧. ದಿವಾನ*ಕಭೇರಿ 
೧೨. ಬಾರ್‌ಕಛೇರಿ (ಕುಣಾರಂ.- 11, ೩೪. ಬಾರಕಚೇರಿ ; 
ಶ್ರೀಮದ್ರ್ರಜಂಧಿರಂಜ ಕೃಷ್ಣರಾಜಒಡೆಯರ ವರು ಅವಲೇಬಾರಕಚೇರ್ರಿ 
ಬಕ್ಷಿ ಗುಲಾಮ ಮಹಮ್ಮದಖಾನರ್ರಿಗೆ ಪುತ್ರ ಪವುತ್ರಪಾರಂಪರ್ಯವಾಗಿ 
ನಡಿಯುವ ಮರೆಗೆ ಕೊಟ ಸರ್ವಮಾನ್ಮವಾದ ನಾಚನಹಳ್ಳಿ ಗ್ರಾಮದ 
ಯಲ್ಲಿಕಲ್ಲು (ಎಳ. 1, ಮೈಸೂರು. ೩೬-೩: ಸು. 18257). "ಅಠಾರಾ 
ಕಚೇರಿ' ಪರಾ. [ಬಾರ್‌ ೬ ಕಛೇರಿ («ಕಚೆ:ರಿ) ] 


ಬಾರ, (ನಾ). ಬಾಗಿಲು ; ದ್ವಾರ; ದರ ದಾರ ಬಾರಮಕ್ಕುಂ ಪರಬಾ| 


ದ್ವಾರಕ್ಕೆ ಪೂರ್ವದೊಳ್‌ ತದ್ಭವಮಾಗಿರೆ ಸಿರಿಯ ವಂಕ ಪಾಣಿಯಮಿರೆ 
ಕಂಟೆಯುಮುಚಿತವಿಧಿ ವಿಕಲ್ಪವಿಧಾನ೦ (ಕಮರ. ೨೯೬) ; 'ಶ್ರೀದ್ವಾರ. _ 
ಸಿರಿಯದರ, ಸಿರಿಯದಾರ, ಸಿರಿಯಬಾರ.. , ವಕ್ರದ್ವಾರ_ _ವಂಕದರ, 
ವಂಕದಾರ, ವಂಕಬಾರ (ಕಠುಪ. ೨೩ ಶ್ರಯೋ). "ದಾರ್ಯ'. ಪರಾ. 
[ಇ ಪ್ರಾ. ಬಾರ, ವಾರ; ಹಿಂ: ಬಾರ. /ಸಂ. ದ್ವಾರ] 
(ನಾ). ತೂಕ ; ಭಾರ: “ಬಾರ (ರು) _ಭಾರ ” 
[ಆ ಸಂ. ಭಾರ] 
ಬಾರೆ, ಬಾರಹ, ಬಾರಾ (ನಾ). ೧. ಒಂದು ಸಂಖ್ಯೆ ; ಹನ್ನೆರಡು: 
ಬಾರಹವೆಂಬುದು ದ್ವಾದಶದ ಪ್ರಾಕೃತರೂಪ ; ಬಾರ ಎಂದರೆ ಹದಿನೆರಡು 
(ತಳುನಾ. ೨೬೪). " ಬಾರಮಾಹೆ' ಪರಾ. ೨. ಲೆತ್ತದಾಟದಲ್ಲಿ 
ಬೀಳುವ ಹನ್ನೆರಡರ ಗರ : ದುಗನು ಪಂಚಕ ಬಾರವೆರಡಿತ್ತಿಗೆಯು ಬೇಡಿ 


ಬಾರ್ಕ (ತದ್ಕಳೋ. ೩೦). 


೬೩೯೨ 


[od 
ಲಾ 


ಜಾರಣಾಸಿ 


ದಡಲ್ಲಿ ಬೀಳ್ವುದು ವಿಗಡ ಪುಷ್ಕರ ನೃಪನ ಗೆಲಿದನು ಹಲಗೆಯೊಂದಣಲಿ 
(ನಳತ. ೪೨೯). ಬಾರಹ : ೧. ನಾರಿ ಸಹಿತಾ ಪತಿ ಚರಿಸುವುದು ಬಾರಹ 
ದ್ವಿ ಜರಿಂಗೆ ಭೋಜನ ಭೂರಿಭೂಷಣ ವಸನ ತಿಲದಾನಾದಿ ಸತೃತಿಯಾ 
(ನಿಧಾಗ - ೬-೦೭-೦೬)- ಬಾರಾ: ೧. ನಿನ್ನಂಥ ಬಾರಾ ಹಜುರ ಮಂದಿನ್ನ 
ಬಗಲಾಗ ಹಾಕೀನ್ನಾನು (ರಾರಾಡು- ೬). ೩. ಹನ್ನೆರಡು ಘಂಟಿ: ಇದೆಲ್ಲಾ 
ಉದ್ಯೋಗ ನಡಿಯೋದು ರಾತ್ರಿ ಬಾರಾದಿಂದ ನಸುಕು ಹರಿಯೋ ತನಕ 
(ಅನ್ನ... ೨೩೫). 
ಬಾರಖೂನ್‌ ಮಾಫ್‌, ಬಾರಾಖೂನಿ ಮಾಫ್‌ ಎಎಷ್ಟು ಹ ತಪ್ಪು 
ಮಾಡಿದರೂ ಕ್ಷಮಿಸಂವುದು : ತಮ್ಮ ಅನುಗ್ರಹಕ್ಕೆ ಪಾತ್ರರಾದ 
ವರಿಗೆ 'ಬಾರಖೂನ್‌ ಮಾಫ್‌, ಏನು ಉಪಕಾರವನ್ನಾದರೂ ಮಾಡಿ 
ಕೊಟ್ಟುಬಿಡುವರು (ಕಂಠಿ. 60) ; ಒಮ್ಮೊಮ್ಮೆ ಬಾರಾಖೂನಿ ಮಾಫ್‌ 
ಅಂತೂ ಅನಬೇಕಾಗತದ (ರಠಂ8.- ೩೨). 
[+ ಹಿಂ. ಬಾರಹ್‌, ಬಾರಾ, ಮರಾ. ಬಾರಾ) 
ಬಾರಂಗಧ್ವಜ (ನಾ). (?) : ಮದನಕ್ಕೆಯಿದರ ಬೊ:ದಿಗೆಯು ಬಾರಂಗ 
ಧ್ವಜ ಕದಳಿಗೊನೆ ಕಬರಿದ ಸುಲೋವೆ ಚಿತ್ರದ ಭಿತ್ತಿ ವುದಿಪ ನವರತ್ನಗಳ 


. ದೀಪ್ತಿ (ನಳನೋ. ೨-೩೦). [2% ಧ್ವಜ) 
ಬಾರಂಗಿ (ನಾ). ಒಂದು ಬಗೆಯ ಔಷಧೀಸಸ್ಯ ; ಅಂಗಾರವಲ್ಲಿ ; 
ಬ್ರಾಹ್ಮಿ: ಬಾದಣಿಸಿದೇಜುಗಳ ಬಾಯೊಳು ಕಾದ ಬಾರಂಗಿಗಳನಳತೆಗೆ 


ಕೋದು ವಾಮದೊಳೆಯ್ದೆ ಹಿಡಿದರು ತೈಲಧಾರೆಗಳ (ಕನಿವ್ಕಾಭೀ. ೫-90) ; 
ತಡಸ ಸುವರ್ಣ ಬಿಳಿಯ ಬಾರಂಗಿ ಗಿಡವು ಕಗ್ಗಲೆ ಕಂಪು ಪರಿಮಳಯಡಿ 
ಗಡಿಗೆ ರಸದಾ ಮಡುಗಳು (ನಂದಿರೀ. ೭-೦೪). [ ಆ ಸಂ. ಭಾರಂಗೀ ] 

ಬಾರಕಚೇರಿ 'ಬಾರ್‌ಕಛೇರಿ' ನೋ. 

ಬಾರಗಿರಿ "ಬಾರ್ಗೀರಿ” ನೋ. 

ಬಾರಗೀರ' "ಬಾರ್ಗೀರ್‌' ನೋ. 

ಬಾರಗೀರು “ಬಾರ್ಗೀರ್‌' ನೋ. 

ಬಾರಗುತ್ತು “ಬಾರ್ಗುತ್ತ' ನೋ. 

ಬಾರಗೆಯ್‌ (ಕ್ರಿ). (?) 2 ಕ್ಷೀರ ದಧಿ ಮಧು ಘೃತಂ ಸಿತ ನಾಗರಂ ಮರಿಚ 
ಜೀರಕಂ ಲವಣವೆ ( ಮ ಲ್ಲಾ ದಶಾಮೃತಸಾರಪೂರಕಳಸಂ ನಾಲ್ಕು ಕನಕ 
ಪುಷ್ಪುನ್ವಿತ ತಮಂಧಕಳಸಂ ಪೀಲಿಯಿಂ ಬಾರೆಗೆಯ್ದೊಂದಗ್ರಜಲಭರಿತ 
ಮಾಗೆ ಮಂದಾರಮಂಜರಿವಿಡಿದ ಹದಿಮೂಜು ಕಳಸವಿಂಶೀರೊಂಜತಿನ್ನುಳಿದ 


ವಿಭವವೀ ಪರಿಯಿಂದ ನೇಮದಿಂ ನಡೆಸೆಂದಳು (ಸಿತ್ಕರಾ. 3-1). “ಅಂದ 
ವಾಗಿಸು (?) ” (ಸಿರರಾ, ಕೋಕ). [21 

ಬಾರಡ (ನಾ). ಚರ್ಮದ ಪಟ್ಟಿ : “ಕುಟ್ಟೆಗೋಲ್‌ ಬಾರಡಮದಕ್ಕು” 
(ಮುಂಗರಾ- ೦೦೨-೩)- (ದೇ. 1 ತಮಿ. ವಾರಾಟೈ ] 


ಬಾರಣ (ನಾ). ಆನೆ; ದಾರುದಾರುಣನು ದಾನವಾರಿವಾರಿತಲೋಕನಂ 
ಬಾರ ಬಾರಣಮಂ ನೋಡಾ ಸಾರಸಾರಾಂಬುದಾಭಮಂ (ಕನಕಾ. ೨-೦೩೨): 
ಆ ಸಂ. ವಾರಣ] 


ಬಾರಣಸಿ "ಬಾರಣಾಸಿ' ನೋ. 
ಬಾರಣಾಸಿ, ಬಾಣರಾಸಿ, ಬಾಣಾರಸಿ, ಬಾರಣಸಿ. ಬಾರ್ಣಾಸಿ, 
ವಾಣರಾಸಿ, ವಾರಣಶಿ, ವಾರಣಾಸಿ (ನಾ). . ಗಂಗಾನದೀತೀರದಲ್ಲಿ 


ರುವೆ ಪ ಪ್ರಸಿದ್ಧವಾದ ಯಾತ್ರಾಸ್ಥಳ; ಕಾಶಿ ಕ್ಷೇತ್ರ; pಇದು ವರುಣಾ 
ಮತ್ತು ಅಸಿ(ಅಥವಾ ಅಸೀ)ಯೆಂಬ ಎರಡು ನದಿಗಳನ್ನು ಒಳ 
ಗೊಂಡಿದೆಯೆಂದು ಪ್ರತೀತಿಯಿದೆ : ಇ ದರ್ಮಕ್ಕೆ ಬಕ್ರ . ಬಪ್ಪೊಂ 


ಬಾರಣಾಸಿಯುಳ್‌ ಸಾಸಿರ್ವ್ವ ಪುರ್ವ್ವರುಂ, ಸಾಸಿರೆಂ ಕಎಲೆಯಂ ಕೊನ್ನ 
ಪಾತಕನಕ್ಕೆ (ಮೈಅ0- . 5೩ 34-48; ಸು. 660) ; ಇದನಲಾ 
ದುಣ್ಣೋನುಂ . ಕೊಣ್ಣೋನುಂ ಪಸುವುಂ ಪಾರ್ವ್ವರುಂ 'ಕೇಆ್‌ಯುಂ 


ಬಾರಣೆ 


ಆರಮೋಯಂಂ ಬಾರಣಾಸಿಯುಮನಟ್‌ದೆೊಂ (ಎಕ: 118, ಶ್ರೀರೆಂಗ- OvL-0೬; 
ಸು. 9001). ಬಾಣರಾಸಿ: ದುದ್ಧರಸಂ ಮಾಡಿಸಿದ ತೊಜ್‌ 
ಗಟಿಕ್ಷಿಯಂ ಮಾಜ್‌ಕೊಣ್ಣವಂ ಬಾಣರಾಸಿಯಲು ಹಸುವುಂ ಹಾರುವನಂ 
ಕೊಂದ (ಎಳೆ. 1 (3). ೬೨-೩೭: 1096) ; ಇದನಳಿದಂ ಬಾಣರಾಸಿಯಂಮಂ 
ಕವಿಲೆಯುಮಂ ಲಿಂಗಮಂ ಕಿತ್ತು ಬ್ರಹ್ಮತಿಗೆ ಸನ್ನಂ (ಎಳ: 111, ನಂಜನ. ೪೪-೦೦; 
1113) ; ಇದಂ ಕಾಯದೆ ಕಾಯ್ವ ಪಾಪಿಗೆ ಕುರುಕ್ಷೇತ್ರೋರ್ವ್ವಿಯೊಳ್‌ 
ಬಾಣರಾಹಿಯೊಳೇಳ್ಕೋಟಿಮುನೀಂದ್ರರಂ ಕವಿಲೆಯಂ ವೇದಾಢ್ಯ೦ಂ 
ಕೊನ್ನುದೊನ್ನೆಯಸಂ ಸಾರ್ಗ್ಸುಂ (ಎಕ. 11. ೩೩-೪೯: 118). ಬಾಣಾರಸಿ; 
ಇದನ ಬ್‌ವಂಗೆ ಕವಿಲೆಯುಂ ಬಾಣಾರಸಿಯುಂ ಅಲಿದ ಪಾತಕಂ (ಎಕ. 1 
(೫): ೬೪-0೦: 10ನೆಯ ಕಠ). ಬಾರಣಸಿ; ಇದನಲವೊ ಬಾರಣಸಿಯನಟಾದೊ 
ಪಂತಕಂ (೪ಇ- 11, 8-0೪ ; 859. ಬಾರ್ಣಾಸಿ : ಇದನಲಿದೋಂ 
ಬಾ[ರ್ಣಾ]ಸಿಯಂಂ ಕವಿಲೆಯುಮನಟ್‌ದೋಂ (ಎಳ. 17 (೫). ಶಾಮರಾ- 
60-00 ; ೧ನಡ್ರು ಕತ). ವಾಣರಾಸಿ : ಈ ಧರ್ಮ್ಮಮನಳಿದಂ ವಾಣರಾಸಿ 
ಕುರುಕ್ಷೇತ್ರದೊಳ್‌ ಸಾಸಿರಕವಿಲೆಯುಂ ಸಾಸಿರಬ್ರಾಹ್ಮಣರನಳಿದ ಪಂಚ 
ಮಹಾಪಾತಕನಕ್ಕೂ (ಎಇ. ೩1%, ೦೮೯-೨೯ ; 1079). ವಾರಣಶಿ : ಇದಕ್ಕಾ 
ರಾನುಂ ಪ್ರತಿಬಂಧಕರಾಗಿ ಕಿಡಿಸಿದರಪ್ಪಡೆ ' ವಾರಣಶಿಯಲು ಕವಿಲೆಯಂ 
ವಧಿಯಿಸಿದ ದೋಷಮನೆಯ್ದುವರು (ಕೋ. ೩೬೪೯-೨3೦ 1134) 
ವಾರಣಾಸಿ : . ಅಲ್‌ದೊನ್ವಾರಣಾಸಿಯೊ ಸಾಸಿರ್ವ್ವಪಾರ್ವ್ವರುಂ ಸಾಸಿರ 
ಕವಿಲೆಯುಮನ್ಯೊನ್ನ ಪಣ್ಣಾಮಹಾಪಾತಕನಕ್ಕು (ಎಳ. ೪ (2). ಕಿರುಮ. 
೪೬-೬ ; 8ನೆಯ ಕತ) ; ಗಂಗೆಯೊಳು ಮಿಂದು ಭಾಸುರವಾರಣಾಸಿಯಂ 
ಹೊಕ್ಕು (ಶಕಳಾ. ೦೦-೩೩). 
[5 ಸಂ. ವಾರಣಸೀ, ವಾರಾಣಸೀ, ವಾಣಾರಸೀ, ವರಾಣಸೀ] . 
ಬಾರಣೆ (ನಾ). ಊಟ ; ಪಾರಣೆ : ಜಾಯೊಳ್ನಿಗೆದ ಹಲ್ಲ ನೋಳ್ದುದೊಂದೆ 
ಕ್ಷಣದಿ ನುಂಗಿ ಬಾರಣೆಯ ಸವನಿಸುವೆನು (ಶಾರ್ಕಿಸು- ೭೬) : ಹುಲಿರಾಯನು 
ಓಲಸರಿಯ ಬಾರಣೆಗಾಗಿ ಹೊರಟನೆಂಬುದು ಅವರಿಗೆ ಗೊತ್ತಾಯಿತು 


(ಆಂ. ೨೩) ; ಪಶುಪಕ್ಷಾದಿಗಳನ್ನೂ ನೀವು ಮನುಷ್ಯರು ಶಕ್ತಿ 
ಯುಕ್ತಿಗಳಿಂದ ಬಡಿದು ಬಾರಣೆ ಮಾಡುತ್ತೀರಂತೆ , (ಹಗ೦. ೪0). 
*ಪಾರಣ್ಕೆ' ಹೋ. ತುಳು, ಬಾರ್ಣಿ. /ಸಂ. ಪಾರಣಾ] 


ಬಾರದ (ನಾ). ಒಂದು ಮನೆತನದ ಹೆಸರಂ : ಇದಕ್ಕೆ ಸಕ್ಕಿ ಮುದಿರೆ 
ಬೂವಯ್ಕ ಬೆಳ್ಳನ ಕರುಕುಡಿ ಬಾರದರೆಅಯಮ್ಮ ಕದಬ್‌ಯರಯ್ಯವ 
(ಎಳೆ. 1೪» ಹುಂಸೂ- «3-03 ನ ಸು. 920). [?) 

ಬಾರದಾನ, ಬಾರದಾನು `(ನಾ). ೧. ವ್ಕಾ ಪಾರದ ಸರಕುಗಳನಲ್ನ 
ತುಂಬಲು ಬಳಸುವ ಚೀಲ. ಡಬ್ಬಿ, ಪೀಪಾಯಿ ಮೊದಲಾದುವು: 
ಬಾರದಾನಗಳನ್ನು ತಿರುಗಿ ಕಳುಹಿಸುವುದಕ್ಕೆ ಬಹಳ ಸಾರಿ ಪತ್ರ ಬರದಿದ್ದು 
ಇನ್ನೂ ಯಾಕೆ ರವಾನೆ ಮಾಡಲಿಲ್ಲ? (ಮುಂಂವ್ಕಾ- ೭ ಶ್ರಶ್ನಾನನೆ)- 
೨.` ಗೋಣಿತಟ್ಟು ; ಗೋಣಿಚೀಲ: ಹೆಗಲಿಗೊಂದು ಬಾರದಾನ 
ಒಗೆದುಕೊಂಡು, ದಂಡಪಾಣಿಯಾಗಿ ಗ ಓಹತ್ಯಾಗ ಮಾಡಿದೆವೆಂದರೆ ತೀರಿತು, 
ಮರಳ ನಮ್ಮ ಗೃಹಾಭಿಗಮನ ಅಪರಾಹ್ನ ಎರಡಕ್ಕೆ (ರೀಕಹ. 18. ೦). 
ಬಾರದಾನು : ೧: ಒಂದೊಂದು ಸಾಮಾನು ಒಂದೊಂದು ವಿಧವಾಗಿ 
ಕಟ್ಟಿ ಬರುವದರಿಂದ, ಅವೆಲ್ಲವುಗಳ ಬಾರದಾನು ಅಥವಾ ಹೊರಗಿನ ಆವರಣ 
ಒಂದೇ ತರವಾಗಿರುವದಿಲ್ಲ (ಪಮಂದವ್ಯಾ - ಬಿ. 

[.-ಪಾಠ, ಬಾರ್ದಾನ್‌ ; ಹಿಂ. ಬಂರದಾನಾ ; 

ಬಾರದಾನು "ಬಾರದಾನ' ನೋ. 

ಬಾರದೂರ್‌ (ನಾ). ಒಂದಂ ಊರಿನ ಹೆಸರು: ಬಾಣಶರ್ಮ್ಮ್ಶಣೇ 
ತೇಗಟ್ಟೂರ್ವ್ವಿಷಯೇ ಬಾರದೂರ್ನ್ನಾಮಗ್ರಾಮಸ್ಸರ್ವ್ವಪರಿಹಾರೋಪೇತ 
ಉದಕಪೂರ್ವ್ವನ್ಹತ್ತಃ (690.00೪೪, 08-89; ಸು. 726). [? +n] 


ಮರಾ. ಬಾರದಾನ*] 


೬೩೯೩ 


ಲಾ 


ಬಾರಸ (ನಾ). 


0 


86 


ಬಾರೆಸಿ 


ಬಾರನಿಸಿ (ನಾ).೧. ದಾಖಲೆಗಳನ್ನು ನೋಂದುಮಾಡಿ, ಅದರ ಮೇಲೆ 
ನೋಂದಿಸಲಾಗಿದೆಯೆಂದು ಬರೆಯುವ ಅಧಿಕಾರಿ ; ನೋಂದಣಿಯ 
ಅಧಿಕಾರಿ : ಹೊರಟು ಹೋಗಲಿದ್ದ ಬಾರನಿಸಿಯಿಂದ ಕಾಗದಪತ್ರಗಳ 
ಚಾರ್ಜ್‌ ತೆಗೆದುಕೊಂಡೆ (೧೦೫ರ: ೭೪0). ವಿ. ನೋಂದಣಿ ಮಾಡುವ 
ಕೆಲಸ, - ಹುದ್ದೆ : “ಬಾರನಿಸಿ ಕಾರಕೂನ್‌” ಸ್ಥಳಕ್ಕೆ ನನ್ನ ನೇಮಕ 
ವಾಗಿತ್ತು (00೧86- ೭೪). 
[+ ಪಾರ. ಬಾರನಿವಿಶೀ ; ಮರಾ. ಬಾರನಿಶೀ. ಬಾರನಿಸೀ, 

ಬಾರಮಾಹೆ (ನಾ). ಹನ್ನೆರಡುತಿಂಗಳು : ಯಾ ನಿರೂಪ ಸ್ತಳಕೆ ತಲಪಿದ ' 
ತಾರ್ರಿ ಖಿನಾರಭ್ಯಾ ಸಾಲ್ಲಿಯಾನಾ ಯೆರಡು ಖಸ್ತಿನ ಮೇರ್ರಿಗೆ ಬಾರಮಾಹೆ 
ಬಜಿನ್ಸ ಕೊಡತಕದು (ಮ್ಮ 0" ೦೯೩೮. ೨೬-೦೨; 1630). [ಬಾರ್ಕ್ಯ- ಮಾಹೆ] 

ಬಾರವಟ್ಟಿಗೆ, ಭಾರವಡ್ಡಿಗೆ (ನಾ). ಬಾಗಿಲಿನ ಚೌಕಟ್ಟು ; ಬಾಗಿಲು 
ವಾಡ; ಬಕುಳದ ಬೋದಿಗೆಗಳಿಂ ಬಂಧೂಕದ ಬಾರವಟ್ಟಿಗೆಗಳಿಂ ಕೇತಕಿಯ 
ಕಂಟವಲಗೆಗಳಿಂ ಕಂಪಿನ ಕಡಾರಮುಂ ತಣ್ಣಿನ ತಾಣಮಂ 
ಮೆನಿಸಿರ್ಪ ಲತಾಮಂಟಪಮಂ ಪೊಕ್ಕು (ಕುಸುಮಾ. : 0೨-೦೩೭ ವ). 
ಭಾರವಡ್ಡಿಗೆ : ಶ್ರೀರನ್ಸದಂಣ್ನ್ನಾಯಕರ ಪಟ್ಟಸಾಹುಣಿ ಮಣ್ಮಲಸಾಪಣಿ 
ಮಾಡಿಸಿದ ಭಾರವಡ್ಡಿಗೆ (ಎಕ- ೩1೪» ಎಳಂರೂ, ೦೭೨-೨3; 1243)- 

[-೭ಸಂ. ದ್ವಾರಪಟ್ಟಿಕಾ] 

ಬಾರವಿಗೊಂಡ (ನಾ). ಒಬ್ಬಾತನ ಹೆಸರು: ಶ್ರೀಬಾರವಿಗೊಣ್ಣಂ 
ನರಸಿಂಘ ಆತನ ಭ ೬ ೬ ಬಾಜ್‌ಯ ನನ್ನಿವರ್ಮನ ಮಗಂ ಶ್ರೀಮನ್‌ 
ಸತ್ಯಮಂಗಲದ ಚೋ ೭ ೬ (ಕ. 1೫, ಹೊಸಕೋ- ೦೦೬-೨; ಸು: 9003). 

[ಬಾರವ್ಕಿ 4 ಗೊಂಡ್ಕ (ಎಗಾಮುಂಡ)] 
೧. ಹನ್ನೆರಡು : “ ಬಾರಸ-- ದ್ವಾದಶ ಹನ್ನೆರಡು” 
(ತವಕ. ೩೦). "* ಬಾರಸನಾಮ' ` ಪರಾ. ವಿ. ಜನನವಾದ 
ಹನ್ನೆರಡನೆಯ ದಿನದಂದಂ ಮಗಂವಿಗೆ ಮಾಡುವ ನಾಮಕರಣದ 
ಉತ್ಸವ : ಬಾಲುಗೆ ಬಾರಸವ[ಕಾಣಂ. ಬಾರಸೆಯ, ದ್ವಾದಶ] ಮಾಡಿ 
ಕೊಟ್ಟಿಲೊಳಿಕ್ಕಿ ಏಲೇಶನೆಂದು ನಾಮವ ಕೊಟ್ಟು (ಸಿದ್ದಣ. ೯-೨೪). 
“ಬಾರಸಂಗೆಯ್‌' ಪರಾ. 
[ಆ ಪ್ರಾ. ಬಾರಸ. / ಹಿಂ. ಬಾರಸ ;. ಮರಾ. ಬಾರಸಾ, / ಸಂ. ದ್ವಾದಶ] 

ಬಾರಸಂಗೆಯ್‌ (ಕ್ರಿ). ಹುಟ್ಟಿದ ಹನ್ನೆರಡನೆಯ ದಿನದಂದು ಮಗುವಿಗೆ 
ನಾಮಕರಣದ ಉತ್ಸವವನ್ನು ಮಾಡು: ಬಾರಸಂಗೆಯ್ದೊಡೆ ಬೋವಂಗೆ 
ಪಣ ಮೂಣು ತಳಾರಂಗೆ ಪಣ ಮಖಣಲಿ (ಶೈ ಆರಿ. ೦೯೩೬, ೨೭-೩೩: 872). 

[ಬಾರಸ 2. ಕೆಯ್‌,] 

ಬಾರಸನಾಮ (ನಾ. ದೇಹದ ಮೇಲೆ ಧರಿಸುವ ಹನ್ನೆ ರಡು ನಾಮ: 
ಕಿಸುವೊನ್ನ ಬಟ್ಟಗೊಡೆ ಬಾರಸ(ತಾಕಾಂ, ಭಾರಸ, ಭಾಸುರ]ನಾಮದ 
ಬೊಟ್ಟು . - ೬ ಬಗೆವುಗೆ ಬಂದನಂದು ಬಲಿಯಲ್ಲಿಗೆ ವಾಮನನಾಗಿ 
ಕಾಮದಂ (೪ರ೯ಕೇ. ೬-೨೩) - [ಬಾರಸ 4 ನಾಮ) 

ಬಾರಸಿ, ಬಾರಸೆ (ನ್ಯಾ). ಚಾಂದ್ರಮಾನ ಪಕ್ಷದ ಹನ್ನೆರಡನೆಯಂ ದಿನ ; 
ದ್ವಾದಶಿ: ಮಾಘಬಹುಳಬರಿರಸಿ ಎಶ್ವ ಯೋಗದೊಳ್‌ ಕ್ರಿಜ್ಞಾ: ನಧರಂ 
ಪುಟ್ಟೆ (ತಾಫಂಥ್ರ- 046). ವ್ಯಯಸಂವತ್ಸರದ ಪುಷ್ಕದ ಬಹುಳದ ಬಾರಸಿಯ 
"ಕುಜನ ವಾರದೊಳ್‌ (ಎಳ. ೪೫, ಶಿನಮೊ. ೬-೨; 12277). ಬಾರಸೆ ; 
ಆರಯ್ಕೆ ಬಿದಿಗೆ . ಸಪ್ತಮಿ ಬಾರಸೆಯೆಂಬಿವಜ್‌ೊಳರ್ಕಸುತ ಕುಜ ದಿನ. 
ಕ ೈದ್ವ್ವಾರಂಗಳುಂ ತ್ರಿಪಾದದ ತಾರೆಗಳುಂ ಕೂಡೆ "ತಂ ತ್ರಿಪುಷ್ಯರಯೋಗಂ . 
'(ರೋಕೋಶ- 0-೨೦); ರೆೇವತಿಯುಗ ಭಾದ್ರಪಾ(ಪ)ದದೆರಡಷ್ಟಮಿ ಭಾರಸೆ 
ವಾಯುರಿಕ್ಷೆಯಂದತಿಶಯವತಾಗಿ ಗಾಳಿ ಬಿಡೆ' ಬೀಸಿದೊಡಾಸಡಿಯಂದು 
ಮತ್ತೆ ಭೂನುತಮೆನೆ ನಾಡೆ ಪೆರ್ಮಬಕಗಳಪ್ಪುವು (6ರೃಕು. 6-60). 

[ “ಪ್ರಾ. ಬಾರಸೀ, / ಮರಾ. ಬಾರಶೀ, / ಸಂ. ದ್ವಾದಶೀ] 


ಬಾರನೀಸ್‌] 


ಬಾರಸೆ 


ಬಾರಸೆ "ಬಾರಸಿ' ನೋ. 

ಬಾರಹ “ಬಾರ್ಕ' ನೋ. 

ಬಾರಹೆ (ನಾ). ಒಂದು ಬಗೆಯ ಕೊಳಲು : ರಾಗಸಾಗರನೆಂಬ ವಾಸು 
ಕಾರಂ ಭಾಸುರತೆವಡೆದ ಬಾರಹೆಯೆಂಬ ವಾಸಮಂ ಕಳೆದುಕೊಂಡು . . . 
ಆದಿಗ್ರಾಮ ರಾಗಚ್ಛಾಯೆ ಸುಚ್ಛವಿಯಿಂ ಪುದಿದು ತೋಟ್‌ (ಊೀಕ್ಕ- 
೭೨೪೩ ರ). ?] 

ಬಾರಾ :ಬಾರ್ಕ ನೋ. 

ಬಾರಾಅಲುತೆ (ಬಾರಾಬಲೂತಿ' ನೋ. 

ಬಾರಾಂದರವಯ್ಯ (ನಾ). ಒಬ್ಬಾತನ ಹೆಸರು : ಪೊಂಕುನ್ಹದ ಬಾರಾನ್ಹ 
ರವಯ್ಕ ತಗಡೂರ ಕೆಳೆಯ ಕಾಳೆಗದೊಳೆ ಬಸವಯ್ಕನ ಮುನ್ಹೆ ಕಾದಿ 
ಸತ್ತ ಸಗ್ಗೆಯದ (ಎಳ. ಸ. ಜ೪ಂಂಗ್‌- ೪೪-೨; ಸು. [? + ಅಯ್ಯ) 

ಬಾರಾಗೀರ "ಬಾರ್ಗೀರ್‌' ನೋ. ॥ 

ಬಾರಾಬಂಗಾಲಿ, ಬಾರಾಬಂಗಾಳಿ (ನಾ). ೧. “ಮೋಸಗಾರ” (ಕಾಠಕೋ. 
33). ೨. ಮೋಸಗಾರಿಕೆ; ತಂತ್ರಗಾರಿಕೆ : *ಬಾರಾಬಂಗಾಲಿವಿದೆ' 
ಪರಾ. ೩. “ಜಿಪುಣ. ಜೀನ, ಕೈಬಿಡದವ” (ಕನ೩ಕ೪ಂ- 930). ಬಾರಾ 
ಬಂಗಾಳಿ : ವಿ. ಏನೇನೊ "ಬಾರಾಬಂಗಾಳಿ' ಮಾಡಿ ಹುಡುಗನನ್ನು 
ಒಪ್ಪಿಸಿಕೊಂಡು ಬಂದಿದ್ದೇನೆ (ರಳುಕು. ೩9). ೪. ತೀರ ಮೇಲಿನ 
ನ್ಮಾಯಾಸ್ಥಾನ ; ಸಂಪ್ರೀಂಕೋರ್ಟೂ ; ಕ ಈಸ್ಟ್‌ ಇಂಡಿಯಾ 
ಕಂಪನಿಯವರ ಆಡಳಿತಕಾಲದಲ್ಲಿ ಕಲಕತ್ತೆಯ ಸುಪ್ರೀಂಕೋರ್ಟೂ 
ಕೊಟ್ಟಕೊನೆಯ ಅಪೀಲ್‌ಕೋರ್ಟಾಗಿತ್ತು. ಹಳ್ಳಿಯ ಪಂಚಾ 
ಯಿತಿ ನ್ಯಾಯಾಲಯದಿಂದ ಈ ಕೋರ್ಟಿನವರೆಗೆ ಹನ್ನೆರಡು 
`ಕೋರ್ಟುಗಳಿದ್ದುವು : ನೀನು ಎನು ಬೇಕಾದರೂ ಮಾಡು, "ನಾನು 
ಬಾರಾಬಂಗಾಳಿ ನೋಡಿ ಬಿಡುತ್ತೇನೆ (6). 

[ಬಾರಾ (ಆ ಬಾರ್ಯ) ಬಂಗಾಲಿ] 

ಬಾರಾಬಂಗಾಲಿವಿದೈೆ. ಬಾರಾಬಂಗಾಳಿವಿದ್ಯ (ನಾ). ಮೋಸಗಾರಿಕೆ ; 
- ಕಪಟವಿದೈ : ಅದೇನಾ ಹುಡುಗ: "ಬಾರಾಬಂಗಾಲೀವಿದೆ' ಕಲ್ತಿದ್ದನೋ 
ಏನೋ ದೇವರೇ ಬಲ್ಲ ! (ರಾ೧ಕ. ೭). ಬಾರಾಬಂಗಾಳಿಎದ್ಕೆ: (೪). 

(ಬಾರಾಬಂಗಾಲಿ + ವಿದೆ] 

ಬಾರಾಬಂಗಾಳಿ 'ಬಾರಾಬಂಗಾಲಿ' ನೋ. 

ಬಾರಾಬಂಗಾಳಿವಿದೆ “ಬಾರಾಬಂಗಾಲಿವಿದ್ಯೆ' ನೋ. 

ಬಾರಾಬನೂತಿ. "ಬಾರಾಬಲೂತಿ' ನೋ. 

ಬಾರಾಬನೋತಿ "ಬಾರಾಬಲೂತಿ' ನೋ. 

ಬಾರಾಬಲುತೆ «ಬಾರಾಬಲೂತಿ' ಮೋ. ' 

ಬಾರಾಬಲೂತಿ, ಬಾರಾಅಲುತೆ. ಬಾರಾಬನೂತಿ, ಬಾರಾಬನೋತಿ, 
ಬಾರಾಬಲುತೆ (ನಾ). ಹನ್ನೆರಡು ಜನ ಆಯಂಗಾರರಾದ ಗ್ರಾಮಾಧಿ 
ಕಾರಿಗಳಂ ; 
ತೋಟಿ, -ಠೀರ್ಗಂಟಿ, 'ಅಗಸ, ನಾಯಿಂದ, ಕುಂಬಾರ, ಲೋಹರ, 
ಬಡಗಿ, ಅಗಸಾಲೆ” (ಹ್ಮಗಕೆ: 1೪, ೭೬೪). ಈ ಪಟ್ಟಿಯ ಹೆಸರುಗಳಲ್ಲಿ 
ವೃತ್ಯಾ ಸವಿರಂತ್ರದೆ : ಇನಾಮಂದಾರರು ಬಾರಂಬಲೂತಿ ಜನರು ತಮಗೆ 
ಸರಕಾರದಿಂದ ಜಾರಿಯಾಗಿರುವ ಭೂಮಿ ಅಲ್ಲದೆ ಡಾಸ್ತಿ ಭೂಮಿ . 
ಅನುಭವಿಸುತ್ತ ಇರುವಂಥಾದ್ದು. ಸಹ ಚೆನ್ನಾಗಿ : ದರಿಯಾಘ್ರ ಮಾಡಿ 
(ಕುಹಾ॥9. 11: ೩೦; ಗ್ರಾಮಗಳಲ್ಲಿ ಸೇಕದಾರ,. ಶಾನುಭೋಗ. ಗೌಡ, 
ಬಾರಾಬಲೂತಿಯವರಂ ಇವರೆಲ್ಲಾ ಈಗಿನಂತೆಯೇ ಇದ್ದರು. (ಶಾಳೆಗಾ. 
೫).- ಬಾರಾಆಲುತೆ : “ಬಾರಾಅಲುತೆ-೧೨": ಗನಣಿಗ, ವೀಳೆಯದೆಲೆ 


950). 


ಮಾರುವವನು. ವೆಯ್ಕೇಯನನು. ತೋಟಗಾರ; ಜಂಗಮ. (ಶಿವಾಲಯದ. 
- ಅರ್ಚೆಕ್ಸು, ಕಲೆಗಾರ, ಬುಡುಬುಡಿಕೆಯವನು, ಛಕಾರೆಯವನು, ಕುಂಬಾರ, 


ಅ “ಗೌಡ, ಶಾನುಭೋಗ. _ಪಂಚಾಂಗಿ. ತಳವಾರ,. 


೬೩೯೪ 


15 


20 


ಜಾರಿ, 


ತಳವಾರ, ಅಕ್ಕಸಾಲೆ, ಚೌಗಲೆ (ಪಟೇಲನ ಕೆಳೆಗೆ ಕೆಲಸ ಮಾಡುವವನು)” 
(ಶ್ರೀವತ್ತ. ೨೯೧)- ಬಾರಾಬನೂತಿ: ೧೨ ಕೈವಾಡ ಬಾರಾಬನೂತಿ 
ಸಹ ಯಿಟ್ಟುಕೊಣು ದೇವತಾಶೇವೆ ವಗೈರೆ ನಡಶಿಕೊಣ್ಣು 
ಹೋಗಲುಳ್ಳವರು (ನ್ಕೂಆಂ. 09೪. ೯೭-೨೭ ; 1693). ಬಾರಾಬನೋತಿ: 
ಊರ ಈ ನೌಕರರ ಸಂಖ್ಯೆಯು ಸಾಧಾರಣವಾಗಿ ಹನ್ನೆರಡು ಇರುವದರಿಂದ 
ಇವರ ಸಂಘಕ್ಕೆ ಬಾರಾಬನೋತಿಯೆನ್ನುವರು (ಕುರಾಕ- ೦೩೦). ಬಾರಾ 
ಬಲುತೆ : “ಬಾರಾಬಲುತೆ- (1) ನಂಬಿ, ರೆಡ್ಡಿ, ಕರಣ, ಪುರೋಹಿತ, 
ತಳವಾರ, ಬಡಗಿ, ಕಮ್ಮಾರ, ಕುಂಬಾರ, ಅಗಸ, ಕ್ಷೌರಿಕ, ಹೊಲೆಯ. 
ಮಾದಿಗ (ಕಲಕ. ೬೪೦). (11) ಬಡಗಿ, ಕಮ್ಮಾರ, ಹೊಲೆಯ, ಮಾದಿಗ. 
ಕುಂಬಾರ, ಚಮ್ಮಾರ, ಅಗಸ, ನಾಯಿಂದ್ರ ಪುರೋಹಿತ, ಮುಲ್ಲಾ. 
ಗೊರವ, ಬೆಸ್ತ” (ಕ್ರೀನತ್ತ. ೨೯೦). 
 _- ಮರಾ, ಬಾರಾಬಲೂತೀ, ಬಾರಾಬಲುತೇ] 
ಬಾರಾಭಾಯಿ (ನಾ). (ಆಡಳಿತದ ನಿರ್ವಹಣೆಗಾಗಿ ನೇಮಕವಾದ, 
ಹನ್ನೆರಡು ಜನ ; £ ನಾರಾಯಣರಾವ್‌ಪೇಶ್ವೆಯ ವಧೆಯ 
ನಂತರ ನಾನಾಘಡಣವೀಸ. ಸಖಾರಾಮಬಾಪೂ ಮೊದಲಾದ 
ಹನ್ನೆರಡು ಜನ ಮಂತ್ಸದ್ದಿಗಳು ರಾಜ್ಯಭಾರ ನೆಡಸಿದರು. ಇದಕ್ಕೆ 
"ಬಾರಾಭಾಯಿ ಕಾರಭಾರ'ವೆಂಬ ಹೆಸರಾಯಿತು : ರಾಜರ ಕಾಟ 
ಕಾಯಿಗಳು ಹೆಚ್ಚುತ್ತಾ ಬಂದ ಹಾಗೆಲ್ಲಾ ಬಿಗಿಯಾದ ದರಬಾರನ್ನು 
ನಡಿಸುವುದಕ್ಕೆ ಅಗತ್ಯವಾದ ಏರ್ಪುಡುಗಳನ್ನು' ಮಾಡಿ ಬಾರಾಭಾಯಿ 
ಗಳನ್ನು ನೇಮಿಸಿ ಮರಾಟೆಸ ೦ಸ್ಥಾನವನ್ನು ವಿಸ್ತರಿಸಿ ಉದ್ಧಾರ ಮಾಡಿ 
ದವರು ಪೇಷ್ಟೆ ಹಗಳಲ್ಲವೆ ? (Wa. ೩0): 
[4-ಮರಾ, ಬಾರಾಭಾಈ, ಬಾರಭಾಈ] 


| ಬಾರಾಮಾರ್ಗ, ಭಾರಾಮಾರ್ಗ (ನಾ). ೧. ಹೆದ್ದಾರಿ; ರಾಜಮಾರ್ಗ : 


35 


ಅವರಿಬ್ಬರೂ ಬಾರಾಮಾರ್ಗದ ಮಗ್ಗುಲ ಮಾಲೀಕನ ಕಾಡಿನಲ್ಲಿ". 

ಕುದುರೆಯ ಹಿಂಡನ್ನು ಮೇಯಿಸುವ ಸಲುವಾಗಿ ಅಟ್ಟಕೊಂಡು ಹೋಗಾ 
ತ್ತಿದ್ದರು (ಪಕಕ: ೨೪೩). ೨. “(ಒಂದು ದೇಶದ ಮೂಲಕ ಹಾದು 
ಹೋಗಲು ತೆರಂವ) ಸಾಗಣೆಸುಂಕ, ಹೆದ್ದಾರಿಯ ಸುಂಕ” 
(8ಸ9ಗ್ಮಾ. ೦೩೨) : ಕಾಕೋಲಂ- ಬುಚಯ್ಕನ ವಪಿತಾ ಬಾರಾಮಾರ್ಗದ 
ವುಂಡಿ: ಶಿಲದಯನ ವಪಿತಾ (ಎಕ: ಸ (8), ಕೋರಾರ. ೨೫೮-೯4; 1761); 
ಬಾರಾಮಾರ್ಗದ ವೀರತ್ತೈ,ಯಶೆಟ್ಟರು ಹನಿಕೆ ಚೆನ್ನದೇವರು ಬಗ ದೇವನಹಳ್ಳಿ 
ನಿರಂಜನಯ್ಕ . , , ಮೊದಲಾದ ೫೬ ದೇಶದ ಬಾರಾಮಾರ್ಗದವರು 
ಬರಸಿಕೊಟ್ಟ ದಾನದ ವರದಿ ಕ್ರಮ (ಎಳ. 1x (8), ಹೂಸಕೋ. ೦೬೭-೨; 
3773)... ಭಾರಾಮತಾರ್ಗ : ೨. ಸ್ತಳ ಪಟಸ್ತಳದ ಬತುರ್ದೀಕ್ಕು 
ಐವತ್ತಾರುದೇಶದ ಭಾರಾಮಾರ್ಗ್ಗದ : ದೇಶದವರು (ಎ೪. ೩ (8). 


ಕೋರಾರ- ೨೫೮-೦೦; 1761). "ಭಾಟಾಮಾರ್ಗ? ಪರಾ. ( ?- ಮಾರ್ಗ] 


ಬಾರಾಸುಂಕ (ನಾ). ಇ ಬಾರಾಮಾರ್ಗ ೨ ; ಇನ್ನೀ: ಧರ್ಮಮನುತ್ತ 
ರಾಯಣಸಂಕ್ರಾನ್ತಿ ನಿಮಿತ್ತದಿಂ ' ಕೊಟ್ಟು 'ಬಾರಾಸುಂಕದ' ಭೇಣಿ 
 ಕಾಜರ್ಕೈಡಸದೆ . . . ತಪ್ಪದೆ ಪ್ರತಿಪಂಳಿಸುವರು (ಕಣಿ. ೩೬-9೪-೦6; 
1194). [? 4 ಸುಂಕ] 

ಬಾರ್ಕಿ. ವಾರಿ, (ನಾ). ೧. ಸಲ ; ಸರದಿ; ಸಾರಿ; ಪಶುಗಳ 
ಮೆಯ್ಕೊಳೆನಿತು ರೋಮಮುಂಂಟನಿತು ಬಾರಿ ತಾಂ ಕೊಲಿಸಿಕೊಂಬಂ 


ವೃಥಾ ಪಶುವಧೆಯಂ ವತಾಡಿದವಂ (ಶಂಕಕಂ. ೬೨-೧೬೦); ಎನಿತು ಬಾರಿ 
ಪಲಾಯನದ ಸಿರಿ ನಿನಗೆ ಸೇರಿತು (ಕುಫ್ಮಾರ್ರೋ. 00-98); ಬಲಗೊಂಡನುಜ* 
ಮೂಲ ಬಾರಿ ತನ್ನೊಳು ತಾನು ಗೆಲವೇಆ್‌ ಮುನಿಗಳಿರ್ವದರಿಗೆ ನಲಿದೆಟ 
` ಗಿದನು (66. ೩-೩೦). ೨. ಆಹುತಿಯಾಗುವ ಸರದಿ ; ಬಲಿಯಾಗುವ 
ಪಾಳಿ : ನಾಳಿನ ಬಾರಿಯೆಮ್ಮ ಮೇಲೆ ಬಂದುದು (ಕಂಠಠಾ. ೩-೨೩ ನ); 


ಬಾರಿ, 


ಅಬ್ಬಾ ನಿಮ್ಮ ಮನೆಗೆ ಬಾರಿ ಬಂದುದು ನಾಳೆ ರಕ್ಕಸನಲ್ಲಿಗಟ್ಟಿಂ (8ಶಸಂ- 
೩೮-3೩ ರ); ಎನಗೆ ಬಂದುದು ತಾಯೆ ನಾಳಿನ ದಿನದ ಬಾರಿ (ಕುವ್ಕಾಳ. 
09-939). ೩. ಬಲಿ; ಆಹುತಿ: ಆತನಂ ಪವಮಾನಸೂನು ಬಾರಿಯ 
ನೆವದಿಂ ಪೋಗಿ ಕೀನಾಶಂಗಾಪೋಶನಮನಿತತ್ತಿ ಮತ್ತಂ ಬರೆ (ಶೇಬಿಪು- 
೪-8) ನ); ಎಲ್ಲರುಮಿರ್ದು ಮಾಡಿದೊಡೆ ಮಾಡಿದ ಬಾರಿಯ ಸೂಟ್‌ 
ನಿಯೋಗದಿಂದಲ್ಲಿಯುಮಂತೆ ಬಂದು ಬಟ್‌ಕಾ ಮನೆಯಲ್ಲಿಗೆ ಬಂದುದು 
(6ೀನಸಂ. ೩6-೨೩). ೪. ಬಾಯಿ; ದವಡೆ : ಬೇಟದುಬ್ಬದಿಗಮನಾಂತ 
ನಲ್ಲಳ ಮುಖುಂಬುಜಮಂ ನಡೆ ನೋಡಿ ನೋಡಿ ಸಾಯದೆ ಬರ್ದು 
ಕಾಡಿದಂ ಜವನ ಬಾರಿಯೊಳಂ ಬರ್ದುಕಂಡದಿರ್ಕುಮೇ (6ಅಂಪು. ೦೨-೨೫); 
ಪೆಂಡತಿಯ ಮೂಗನಕಾರಣದಿನರಿವವನಂ ಜವನ ಬಾರಿಗಟ್ಟುವುದೆ ಧರ್ಮಂ 
(ಶಂಕತಂ- ೬೯-೪); ಅರಣ್ಯದೊಳ್‌ ಚರಿಯಿಪ ರೌೌದ್ರರಾಕ್ಷಸರ ಬಾರಿಗೆ 
ಬಿಟ್ಟಿಳೋ ಕಾಂತೆ (ಕುಸುಮಾ. ೧9-009). ೫. ದಾಳಿ; ಆಕ್ರಮಣ; 
ಲಗ್ಗೆ : ತಳೆಸಅ ಕಳ್ಳರ ಬಾರಿಯೊಳೊಳಗಾಗದೆ ನಿನ್ನ ಬರ್ದುಕಿ ಬಂದಂದ 
ಮಿದಾರಳವು (ಸುಕುನೂ. ೬-39), ನೀನಾ ನಿಷ್ಠುರನ ಕೆಯ್ಕೊಳೆರಡಿಲ್ಲದೆ 
ಪೇರಾನೆಯ ಬಾರಿಗೆ ಬಿರ್ದಾ ೫ವ್ವಿನನ ತೆಆದಂತೆ ಬಾಧೆಗೊಳೆಗಾಗಿರ್ವೈ 
(ರರ್ತಾನ್ಕು. ೩-೧೩೦); ಇನನಿದಿರೆಟ್ಟ ಕಾವರ್ನಿಗಿಲ ಬಾರಿಗೆ ಬಿಟ್ಡನೊ ತಳ್ತ 
ಬಳ್ಳಿ ಮಿಂಚಿನ ಬಲೆಯಲ್ಲಿ ಸಿಕ್ಕಿದನೊ . ಘನಜಳಧಾರೆಯಿಂ ಕರಗಿ 
ಹೋದನೊ (8500. ಂ5). ಹಿ. ಅಧೀನ; ವಶ; ಹತೋಟಿ: 
ಪೊದೆದ ಮಡಿ ಬಟ್‌ಯಂ ಧೂಳಿಯೊಳ್‌ ಮಾಸಿಯಸಗನ ಬಾರಿಯೊಳ್‌ 
ಬಿರ್ದು ನಿಗ್ರಹಕ್ಕೊಳಗಪ್ಪಂತೆ ಚಪಳರ್‌ . . ದುಃಖಂಬಡುವರ್‌ 
(ರರು - ೪-೩೦); ಭೀಮ ಧರಿತ್ರೀಭೃತ್ತನುಜೆ ನಳನೃಪಂಗೆರ್ದೆದೆತ್ತು 
ಕರಂ. ಚಿತ್ತಭವನ ಬಾರಿಗೆ ಬಂದಳ್‌ (ರಕುಸ್ಕ- ೩-0): ಪಿ. ಕಪಿಲೆಬಾವಿಯ 
ಬಳಿ (ನೀರು ಎಳೆಯುವ) ಎತ್ತುಗಳು ಕೆಳಗೆ ಇಳಿಯುವುದಕ್ಕಾಗಿರುವ 
ಇಳಿಜಾರುಪ್ರದೇಶ : ಮೊಟ್ಟೆಯ ಬಾರಿಯ ಕಡೆಗೆ ಮಣ್ಣು ಭರತಿ 
ಹಾಕದೆ ಗುಣೆಗಲ್ಲುಗಳನ್ನು ಅಥವಾ ಗರಸುಮಣ್ಣನ್ನು ಹಾಕಿ... 
ಮೊಟ್ಟೆಯ ಬಾರಿಯನ್ನು ತಯಾರು ಮುಡಿ ಮೊಟ್ಟೆಯನ್ನು ಸಾಗಿಸಬೇಕು 
(ಕ ೬ಕ್ರ. ೦೦) ; ಬಾವಿಗೊಂದು ಹೊಸ ಮೊಟ್ಟೆಯಾಗಿದೆ ; ಬಾರಿಯಾಗಿದೆ 
(0900. ೧೩), ಜೀವ ನೀಗುವ ಈರ್ಷೆಯಿಂದ ಧಡಧಡನೆ ಬಂದ ಬಸವಂತಿ, 
ಬಾರಿಯ ಮೇಲಿಂದಲೇ ನೀರಿಗೆ ಧುಮುಕಿದಳು (ರೀಶಹ. 1. 0೪೪) 
೮. ಕಾಮೋದ್ರೇಕ ; ಬೆದೆ: ಪುಗಿಲಂ ಪೋಗಂ ಬಾರಿಯಂ ಸನ್ನೆಯಂ 
ನೂಜುವಮರ್ಚುವ ನಿಲ್ವೇಡೆಯಂ ಬಗೆಯಂ ತೆಗೆಯನಲ್ಲಾಟಮಂ ... 
ನೀಂ ಬಲ್ಲಿ ಬೇಂಟೆಕಾಲರೊಳೆಲ್ಲವಾನೆ ಬಲ್ಲೆಂ (ಕಂಕಳಾ. ೩-೪): ಹಸು ಬಾರಿಗೆ 
ಬಂದಿದೆ, ಹೋರಿ ಕೊಡಿಸಬೇಕು (ಕಂ). ೯. ಕೂಟ; ಸುರತ: ಆ 
ಮುದುಪಂ ಗಡ ಕೊಟ್ಟನೊತ್ತೆಯಂ ಗರಗರನಾಯ್ರ್ತೂ ಬಲ್ಲೆ ಮುದು 
ಗೂಗೆಯ ಬಾರಿಗೆ ಕೈ ನೆ ತಾನೆ ಮೈಗರೆದೆನಗೊತ್ತೆಗೊಟ್ಟ ಸುಖ “ಮಾಟಿ ವೆ 
ವಟ್ಟದನಕ್ಕ ಬಟ್ಟವೆಂ (ಸೂಕ್ತಿತು. ೫) ; ಅವನ : ಬಾರಿಯೊಳ್‌ ಮಗಳ 
ಮೆಯ್‌ ಕಳೆಯೇಜುವುದೊಳ್ಳೊ ಗಂ ಪೊಗರ್ತೀವಪುವುದೋಜೆಯುರ್ಕುವುದು 
(860. ೬-೪). ವಾರಿ, ; ೧. ವಾರಿ ಇಲ್ಲದ ಸುಂಕ ದಾರಿಗೆ ದಾರಿಯೇ? 
(ಗಾರ), ೨. ಬಿರುದರ ಗೋವ ವಾರಿಗೆ ತಪ್ಪುವ ಲೆಂಕರ ಗಂಡ 
(ಎಳೆ, VIL, 800. 0೪೪-6; 163)- 

ಬಾರಿಬಾರಿ (ದ್ವಿರುಕ್ತಿ) : : ಬಾರಿಬಾರಿಗೆ ಪಾತಿವ್ರತ್ಕವ ಬೋಧಿಸೆ 
ಜಾರೆಗದಣಿ ನಿಜ ಸೊಗಸೀತೆ (ಶುರಂದ. ೦-೦೩೭-೦); ಆ ರಣದೊಳಿಂತಿವನ 
ಸ್ಕಂದನಸಹಸ್ರವಂ ಬಾರಿಬಾರಿಗೆ ಕತ್ತರಿಸಿ ಕೆಡಹಿ ಫಲುಗುಣಂ ಪೂರೈಸಿದಂ 
ದೇವದತ್ತವಂಂ (ಕೈ ಳಾ: ೨೩-೩೪), ಇಂದ್ರನೂ ಜಯಂತನೂ . 
ಬಾರಿಬಾರಿಗೂ ಸೋತು ಓಡಿ ಹೋಗಲಿಲ್ಲವೆ ? (ಕೃನಾಉ. ೧೬೭). ' 

(ದೇ. ಕೊಡ. ಬಾರೀ ; ತೆಲು. ಬಾರಿ,/ಹಿಂ. ಬಾರ್‌; ಮರಾ. ಬಾರಿ] 


೬೩೯೫ 


ಜಾರಿಯಿಡು 


ಬಾರ್ಕಿ ' ಬಾರ್ಕ್‌' ನೋ 
ಬಾರ್ಕಿ (ನಾ). ಆನೆಯನ್ನು ಹಿಡಿಯಲು ಮಾಡುವ ಉಪಾಯ : ಗಂಧ 
ಹಸ್ತಿಯೊಡನೆ ಬಾರಿ [ಶಾಕಾಂ. ಚಾಲಿ, ಬಾಳಿ, ಬಾಲಿ, ಬಾವಿ]ಯೊಳ್‌ 
ಮೂವತ್ತೆರಡು ಗಜಕ್ರೀಡೆಗಳಿಂದಂ ನೀಡುಂ ಬೇಗಂ ಕ್ರೀಡಿಸಿಯಾನೆಯಂ 
5 | ಸೇದೆಗೆಡಿಸಿ ತನ್ನ ಬಸಕ್ಕೆ ಮಾಡಿಯೇಟ್‌ (ತಾಣ. ೩೪-೧೪); ತೋರದೆರೆ 
ಮುರಿಯೆ ಮೂಡುವ ವಾರಣಮಂ ಪೋಲ್ತುದಡಸಿ ನಿಡುಗೆಯ್ಯಂ ಭಂಡಾರಿಸಿ 
ಮೆಡಟ್‌ದ ತಳಿಯಂ ಬಾರಿಯುಮಂ ಮುಜ್‌ಯೆ ಪೊಯ್ದು ಪೊಜಮಡು 
ವಿಭಮಂ (6ರ೯ನೇ. ೩-00೩). "ಕೆಡ್ಡಾ' ಹೋ. [ಆ ಸಂ. ವಾರೀ] 
ಬಾರಿಕ (ನಾ). ೧. ಸರದಿಯನ್ನು ತಿಳಿಸುವನು : ಬಾಯಾಳೆಂಬ ಬಳ್ಳುಮಂ 
ಬಾರಿಕನಂ ಮಾಡಿ ಪಲಕಾಲಂ ಸಲುತುಮಿರ್ಪುದುಂ (ಶಂಶತಂ. ೪6-05); 
ಬಾರಿಕಂ ಬಂದಾ ಪುರ್ವನಂ ಕಾಣದಬ್ಬಾ ನಿಮ್ಮ ಮಗನ ಮೇಲೆ ಬಾರಿ 
ಬಂದುದು ನಾಳೆ ರಕ್ಕಸನಲ್ಲಿಗಟ್ಟಿಂ ಎಂದು ಪೇಟ್ಡು ಪೋದಾಗಳ್‌ (ಶೇರಸಂ. 
೩6-3೩ 5) ; ಬೊಬ್ಬೆಯಿಂ ಪೇಳ್ದ ಬಾರಿಕನ ನುಡಿಯಂ ಕೇಳ್ದು ತಬ್ಬಿಬ್ಬು 
ಗೊಂಡು (ಂಕ್ಷಠಾ. 89-6). ೨. ಗ್ರಾಮದ ಕಾವಲುಗಾರ : ಸಾಸಿರ್ವ್ವರ 
ಬಾರಿಕಂಗೆ ಮನೆದೆಖಕೆ (ಇಎ.. 0೫೬, ಹಾನಗಲ್‌- ೨೩೦-೩೩; 993); ಬಂಟ 
ಸಾಸಿವ್ವ ೯ರ(ರುಂ) ಬಾರಿಕಂಗೆ ಮನೆದೆಅಕಿ ಬಿಟ್ಟ ಬೆಸಕೂಳ್ಡೆ ಆಕ ಮೊದಲಾಗೆ 
ಸರ್ವ್ಯಮಾನ್ಯಮಾಗೆ ಬಿ[ಟ್ಟ]ರ್‌ (Ha. 11: 6-೩೩ : 1072). 
[ಬಾರಿ, + - ಕೃ) 
ಬಾರಿಕಾರ (ನಾ). ಹಳ್ಳಿಯನ್ನು ಕಾವಲು ಕಾಯುವವನು ; ಗ್ರಾಮದ 
ಕಾವಲುಗಾರ ; ಮನೆಯಲ್ಲಿ ನಿತ್ಯ ಕಸ ಮುಸುರೆಯನ್ನು ಮಾಡುವ ತಳ 
ವಾರ, ಬಾರಿಕಾರರಿಂದ ಮದುವೆ ಮುಂಜಿಗಳನ್ನು ಮಾಡಿಸುವ ಪುರೋಹಿತರ 
ವರೆಗೂ . . , ಬೇರೆ ಬೇರೆ ಮುನೆತನಗಳಿರುವವು (ರಳರಾ. ೦೩೬). 
[ಆ ಬುರಿಕ 4 -ಕಾರ್ಕ (ಆ - ಕಾಲಿ)] 
ಬಾರಿಕಿ, ಬಾರೀಕಿ (ನಾ). -ಬಾರಿಕಾರ : ಬಾರಿಕಿ_ ಈತನು ಗೌಡನ ಅಪ್ಪಣೆ 
ಯಂತೆ ಹಳ್ಳಿಯಲ್ಲಿ ಮುಸುರೆ ತಿಕ್ಕುವದು, ಹಿಲಾಲು ಹಿಡಿಯುವದು 
ಮುಂತಾದ ಕೆಲಸ ವರಾಡುವನು (ಕುಠಾರ. ೦೭೨). ಬಾರೀಕಿ: ತೋಟಿ. 
ತಳವಾರ, ವೆಟ್ಟಿ, ಬಾರೀಕಿ ಅಥವಾ ಕೋಲುಕಾರನೆಂದು ಹೆಸರುಂಟು 
(ಗ್ರಾನುಳ. 0). (ವ ಬಾರಿಕ. / ತೆಲು. ಬಾರಿಕಿವಾಡು] 
ಬಾರಿಗುಟ್‌ (ನಾ). ಬಲಿಯಾಗಿ ಕೊಡುವ ಕುರಿ; ಆಹುತಿಯಾಗಿ 
ಕೊಡುವ ಕುರಿ: ಕುತ್ತಮಂ ಕಿಡಿಸುವ ನಿಮಿತ್ತದಿಂ ಚಂಡಿಕೆಗೆ ಏಂಡಮ 
ನಿಟ್ಟುಂ ಮಾರಿಗೆ ಬಾರಿಗುಚೌಯನಿತ್ತು೦ , , . ಇಂತನೇಕಪ್ರಕಾರಂಗಳಿಂ 
ರೌದ್ರದೇವತೆಗಳಂ ಪಿಡಿದು ದುರ್ಗತಿದುಃಖದಿಂದಾಳುತ್ತಂ ಮುಲುಗುತ್ತ 
ಮಿರ್ಪರ್‌ (ಶಕಾರ. 9೬6). [ಬಾರ್ಕಿ + ಕುಜ್ಮ್‌] 


ಬಾರಿಗೆ (ನಾ). ಕಸ ಗುಡಿಸುವ ಸಾಧನ ; ಪೊರಕೆ: ಹನುಮಂತಪ್ಪನು 
85 : * - ಅಡುಗೆಮನೆಯನ್ನು ಬಾರಿಗೆಯಿಂದ ಸ್ವಚ್ಛವಾಗಿ ಗುಡಿಸಿದನು 
(ಕಕ್ತರ್ಕ. 906). " ಬೋಹರಿಗೆ' ಪರಾ. [?] 


ಬಾರಿದಿ (ನಂ). ವೇಶ್ಯೆ; ಸೂಳಿ: ಮೊಳ ಬಟ್ಟೆಗೆ ದೇಹವನ್ನು ಮಾರುವ, 
ಮಾರಿಕೊಂಡ ಬಾರಿದಿಯಾಗಿದ್ದಾಳೆ (ಓಮು. ೨೦೦). 
(+ ಹಿಂ. ಬಾರತಿಯ. / ಸಂ. ವಾರಸ್ತ್ರೀ] 
40| ಬಾರಿಯಿಕ್ಕು (ಕ್ರಿ). (ಸರದಿಯ ' ಪ್ರಕಾರ) ಕಾವಲಿಡು ; ಕಾನಲು 
ಹಾಕು: ರಸನಪ್ಪೆಣೆಯಾಯಲೂರ ಸೀರೆಯನೆಲ್ಲ ಗಿರಿಯಂತೆ 
ಮಡಿವಳಯ್ಯನ ಮುಂದೆಯೊಟ್ಟುತ್ತೆ ಕರಿ ತುರಗ ರಥ ಪತ್ತಿ ಮುಂತಾದ 
ಬಹುಬಲವ ಬಾರಿಯಿಕ್ಕುತ್ತ ಭಟರು ಮರುಳಸಗ ಭೂವರಗೆ ನೀನಿದಿರೆ 
* ೬ ಎನ್ನಲು (ಶ್ರಶುಶು- ೭-6೨)- (ಬಾರಿ, * ಇಕ್ಕು) 
44 ಬಾರಿಯಿಡು (ಕ್ರಿ). ಬಲಿಯಾಗಬೇಕಾದ ಪ್ರಾಣಿಯ ಸರದಿಯನ್ನು 
ಗೊತ್ತುಮಾಡು ; ಸರದಿಯ -ಮೇರೆಗೆ ಬಲಿಯನ್ನು ತೆಗೆದಿಡು : 


ಬಾರಿಲುಮುಕಿ R 


ಫಣೆರಾಜಂ ಬಾರಿಯಿಟ್ಟಟ್ಟಿದೊಡನುದಿನದಿಂ ಬರ್ಪ ಸರ್ಪಂಗಳಂ ಬಲ್ಮಣಿ 
ತಾರ್ಷ್ಷ್ಮಂ ಭಕ್ಷಿಸುತ್ತುಂ ಮಳಯಗಿರಿಯೊಳಿರ್ಪಂ ಬಲಂ ಕೇಳಿರೇ (ಕಾವ್ಮಾನ. 
೪೦೦), [ ಬಾರ್ಮಿ + ಇಡ್ಕು ] 

ಬಾರಿಲುಮಕ್ಕಿ (ನಾ). ಒಂದು ಬಗೆಯ ಭೂಮಿ : ಬಾರಿಲುಮಕ್ಕಿಯ 
ಗಳಿಗೆ ಇಕ್ಕಿ ಹೊನ್ನ . . . ಏಳು ಭೆಯದ ಬತ್ತ ಇಂನೂಜಿ ಮೂವತ್ತು 
ಇಕ್ಕಿದ೦ (ಎಕ. ೪, ಹತಿತೆನ. ೩೮-0೭ ; ಸು. 10007). (7 + ಮಕ್ಕಿ, 1] 

ಬಾರಿಸು; (ಕ್ರಿ). ೧. ಚಾವಟಿಯಿಂದ ಹೊಡೆ ; ಚರ್ಮದ ಪಟ್ಟಿಯಿಂದ 
ಏಟುಕೊಡು : ಆರಂ ಬಾರಿಪ್ಟೆನಾರಂ ನಿನಗೆಜಗಿಪೆಂ. . .ಬೆಸಸು ಬೆಸಸು 
(5ರನೇ. ೩೬೪) ; ತುಡುಗುಣಿಗಳವದಿರು ನಭೋಗ್ರಕೆ ಸಿಡಿದು ಹವಿ 
ಗೊಂಬಮರವಿಕರದ ಹೆಡಕ ಬಾರಿಸಿ ಬಾಚುತಿರ್ದರು ಬಾಯ ತುತ್ತುಗಳ 
(ಕೊರರಾ. ೧-೦೧-6). ವಿ. ಜೋರಾಗಿ ಏಟು ಕೊಡು ; ಬಿಗಿ: ರೋಷ 
ಗೊಂಡ ಇನ್ಸ್‌ಪೆಕ್ಟರ್‌ ಅವನ ಕೆನ್ನೆಗಳಿಗೆ ಬಾರಿಸಿದ (ಅತ್ಮಾರ್ಶ. ಎಂ೪). 

[ಬಾರ್ಸ್‌ 4 - ಇಸ್ಕು. / ತುಳು. ಬರ್ಜು] 

ಬಾರಿಸು (ಕ್ರಿ). ೧. ನಿರೋಧಿಸು ; ಪ್ರತಿಬಂಧಿಸು : ದೇವತೆಗಳ 
ಮಾಡಿದಾಹಾರಮಂ ರಿಸಿಯರ್ಗೆ ಚರಿಗೆ ಮಾಡಲಾಗದೆಂದು ಬಾರಿಸಿ 
(ನಡ್ಮಾರಾ- ೯೦-೨೪); ಕಡುಕೆಯ್ದು ಕೃತಾಂತನಿಂತು ನಿರ್ನೆರಮೆಚಿಕಿದುಯ್ಯೆ 
ಬಾರಿಸದೆ ಕೆಮ್ಮನುಪೇಕ್ಷಿಸಿ ನೋಡುಶಿರ್ಪಿರೇ (60ಫು. ೩-೪) ; ಇಷ್ಟರ 
ಬಾರಿಸಿದೊಡಂ ವಡಾಣದೆ ದುಷ್ಪರನೊಳಕೊಂಡು ಕಟ್ಟರ ಕಥೆಗಳಂ ಪೇಟಕ್ತಿಂ 
(ಶಾತತಂ- ೦೨3-೦೨). ೨. ಎಚ್ಚರಿಕೆ ಕೊಡು, ನೀಡು; ಈ ರೂಪೆಂಬುದು 
ಭುವನಜನಾರಾಧ್ಮಂ ಚಿಕ್ರಿಜನನಿಷೇವಿತಮಿದಜಕೊಳ್‌ ಸಾರದಳಿಪೆಂದು 
ವೆಳ್ಗನೆ ಬಾರಿಸಿದುವು ಬಿಡದೆ ಜಡಿದು ವನದೇವತೆಗಳ* (ಆದಿಫು- ೯-೪೩) ; 
ಅಂದೆನ್ನಂ ನೀಂ ಬಾರಿಸಿದುದು ಸನ್ನಿದಮಾಯ್ಡು ನ್ನಿದರ್ಕೆ ಪೇಟಕೀಗೆಯ್ವೆಂ 
(ಕಂಶತಂ. ೬6-06); ಬಾರಿಪ ನಿಮ್ಮ ತರ್ಜನದಿನೀ ಜನದೊಂದುಲಿ ಮಾಣ್ಣೆ 
(ಫ್ರುಶೃಪು. ೭-೩೩). ೩. ಪರಿಹರಿಸಂ ; ನಿವಾರಿಸು; “ಬಾರಿಸೆಂದು 
ನಿವಾರಿಪುದು” (ಕಕತಾ. ೭೦-೬೧೦) ; ಚಂದ್ರಾಂಶುಚಂದ್ರಕಾಂತದ್ರವ ಕರ್ಪೂರ 
ಮೃಣಾಲಾದಿಗಳುಂ ಬಾರಿಸಲಾಅವೆ ದಲವನ ದಾಹಜ್ವರೆವಂಂ (ಅದಿ ಫು. 
೨-೦೬). ೪. ಹೀಯಾಳಿಸು ; ಧಿಕ್ಕರಿಸು : ಕ್ಷೀರೋದವಾರಿಧಾರಾ 
ಪೂರದ ಚೆಲ್ವಿಂಗೆ ಸೆಣಸುವಂತಭಿನವನೀಹಾರದ ಬೆಳ್ಳನೆ ಬರಿಸಿ ಪಾಂಡುಕ 
ಶಿಲಾತಲಂ ಸೊಗಯಿಸುಗು೦ (ಅಂತ್ಯ. ೬೩-೬೪) : ಕೀರ್ತಿ ದಿಗ್ವಳಯಭಿಶ್ಚಿಯ 
ನೋವದೆ ಬಾರಿಸಿತ್ತು ಭಾಸುರರುಚಿಯಿನ್ದೆ ಚನ್ಹ ಶಮನ ಚನ್ಹಿ ;ಕೆಯಂ 
(ಎಳ. ೪. ಅರಸೀ. 0೨೭.೩೭; - 1185): ನೇರಿತೆಳವಾಲ್‌ಗಂಬಮನೋರಂತಿರೆ 
ನುಣ್ಣ್ತುವೆತ್ತೂ ಸೋಲಿಪ, ಚಿಲ್ವಿಂ ಬಾರಿಸಿ ಸೊಬಗಿಂಗೆತ್ತಿದ ತೋರಣ 
ಗಂಬಂಬೊಲಿರ್ದುವಾಕೆಯಂ ತೊಡೆಗಳ್‌ (ಳಾ: ೭8). ೫. ಬಿಡು; 
ತೊರೆ: ತ್ಯಜಿಸು: ಬಾರಿಸುತಿಂದ್ರಿಯಜ್ಞಾನವ ಪ್ರಾಣಾಪಹಾರಿಯಾಗಿರ್ದ 


ಕುಧೆಯೊಳು ಸಾರನಿಜಾತ್ಮಭಾವ ನೆಯೆಂಬಮೃತಾಹಾರದ ಕೊಳುತಿರ್ದ 
ರೊಲಿದಂ (ಕಾಂತೀಶ. ೪-೭೫). [5 ವಾರಸು 

ಬಾರಿಸ್ಕು "ಬಾಜಿಸ್ನೂ' ನೋ. 

ಬಾರೀಕ (ಗು). ದಪ್ಪವಾಗಿಲ್ಲದ ; ತೆಳುವಾದ: ತುಂಬುಗಲ್ಲ. 
ಬಾರೀಕ ಮಾಸೆ. ಭರ್ತಿ ಆಳು (ಹೊಸ. ೩೪)- 

(ಪಾರ. ಹಿಂ. ಮರಾ. ಬಾರೀಕ್‌] 

ಬಾರೀಕಿ “ಬಾರಿಕಿ'' ನೋ. 

ಬಾರು, "ಬಾರ್ಕ್‌' ನೋ. 

ಬಾರ್ಕು "ಬಾರ್‌: ನೋ- 

“ಬಾರು 'ಬಾರ್ಕ್‌' ನೋ. 

ಬಾರುಕೋಲು `ಬಾರ್ಕೊೋಲು' ನೋ. 

ಬಾರುಗಿ (ಕ್ರಿ). ಚವರ್ವವನ್ನು ಎತ್ತು. -ಸುಲಿ; ಒದೆದುಗುರಿಂದೆ 


೬೩೯೬ 


25 


3s 


ಬಾಕ್ಕೋಲು 
ಬಾರುಗಿದುದೆಯ್ದದೆ ಕುತ್ತಿದಳೆಪ್ಪಿ ಕಂಟಕೌಫದಿನಳಿ ಪಾಅದವ್ವಳಿಸಿ 
ಕೆಂ ದಳದಿಂದೊಳಪೊಯ್ದು ಪೊಯ್ದುದೆಯ್ದ ದೆ ಕಡೆಗಣ್ಣಳಿಂ 


ಪಡೆದಳೋಪನನೋಪಳನಂಗಯುದ್ಧದೊಳ್‌ . (ಲೀರಾವ, ೦೩-೨೦). 
[ ಬಾರ್‌ * ಉಗಿ) 


|ಬಾರುಗುತ್ತ "ಬಾರ್ಗುತ್ತ' ನೋ. 


ಬಾರುಗುತ್ತು “ಬಾರ್ಗುತ್ತ' ನೋ. 
ಬಾರುಗೋಲು “ಬಾರ್ಕೋಲು" ನೋ. 
ಬಾರುದಾರಿ (ನಾ). ಚರ್ಮದ ಮೇಲೆ ಬಿದ್ದ ಪೆಟ್ಟಿನ ಗುರುತು; 


ಬಾಸುಂಡೆ : ಏರಗಯ್ಯನು ಕಟ್ಟಿ ಬಿಜ್ಜನ ಚೇರ ಬಂದನು ಹೆಚ್ಚಿ 
ಬಡಿಯಲು ಬಾರುದಾರಿಗಳು ಎದ್ದು ಗುರುಗಳ ಬೆನ್ನಿನ ಮೇಲೆ 
(ನಂದಿಲೀ. ೩-೨೭). 021 


ಬಾರುಸಿಪಾಯಿ “ಬಾರ್ಸಿಪಾಯಿ' ನೋ. 

ಬಾರುಳಿ (ನಾ). (?) ; ನೋಟ್ಟ ತರಳಲೋಚನದ ಸರಳಾಪೂಂಗಂ ಹರಿಣೀ, 
ಭಾವಮಂ ಮನಂಗೊಳಿಸಿ ನಿಜಿದಳಿರ್ದೊಂಗಲಂ ತೆಗೆಯೆ ಬಾ[ಶಾಕಾಂ. ಬೌ] 
ರುಳಿಯಂ ದನಿಗೆಯ್ದಶೋಕೆಯೊಳ್‌ ಕಿಜಿುಮಂಗುಳ್ಳುಂಜಿಯಂ ತಳಿದು 
ಪೂವಿನ ಬಿಲ್‌" ನನೆಯಂಬು ಕೆಯ್ಕೊಳಚ್ಚಿಆ*ದಿರೆ ಮೇಚಕಚ್ಛ ವಿಯ ತಾವರೆ 
ಗಣ್ಣಳ ಗಾಳುವೆಣ್ಣಳೇಂ  ಮೆಟ್‌ಧರೊ ಕೇಳಿಶೈಲಶಿಖರಾವಳಿಯೊಳ್‌ 
ಶಬರೀವಿಲಾಸಮು೦ (ಅನಂತು. ೭-೦೭). (?) 

ಬಾರೂತ್‌ “ಬಾರೂದು' ನೋ. 

ಬಾರೂದು. ಬಾರೂತ್‌ (ನಾ). ತುಪಾಕಿಗಳಿಗೆ ತುಂಬುವ ಮದ್ದು ; 
ಸಿಡಿಮದ್ದು : ಮತ್ತೊಂದು ಜಹಜಿನಲ್ಲಿ ಬಾರೂದಿಗೆ ಬೆಂಕಿ ಹತ್ತಿ 
ಬೆಂದುಹೋಯಿತಂ (ಕಾಶೇಂದ್ರ. ೦೫೦) ; ಒಂದೆರಡು ಕಡೆ ಪೋಲೀಸು 
ಠಾಣೆಗಳಿಂದ ಕೋವಿ. ಬಾರೂದುಗಳು ಕಾಣೆಯಾಗಿವೆ (ಗೂಂಣರ. ೩). 
ಬಾರೂತ್‌ ; ಬಾರೂತ್‌ ಜನಗಳು, ಎಂದರೆ . . . ಖಾಸಾಬಾರು, 
ಕಂದಾಚಾರ ವಗೈರೆ ಜನರಿಗೆ ಸೇರಿಸಿಕೊಂಡು ನಿಂತರು (ತತ್ರಕಾ. ೬೪). 

[.- ಪಾರ, ಹಿಂ. ಮರಾ. ಬಾರೂದ್‌, ಬಾರೂತ*] 

ಬಾರೆ "ಬೋರ್ಕೆ' ನೋ. 

ಬಾರೆತ್ತು (ಕ್ರಿ). ಚರ್ಮವನ್ನು ಕೀಳು; ತೊಗಲನ್ನು ಸುಲಿ: ಬಾರೆತ್ತಿ 
ಸೀಳೆಯುಂ ಗುಗ್ಗುಳಂಬೊತ್ತಿ ಸೆಯುಂ ಅಸಗವೊಯಲ್ವ್ಹೊಯ್ಕೆಯುಂ (ಅಶಫು- 
9೧-00 ವ) ; ಮಾುಾದೆಗನಂತೆ ಬಾರೆತ್ತ್ತಿವರ್‌ ನಾಯಂತೆ ಕಚ್ಚಿ ತೆಗೆವರ್‌ 
(ರರ್ಮಾಮೃ - ೩-೬4) : ಮಡದಿಂ ಹೆಡತಲೆವರಂ ಬಾರೆತ್ತುವುದುಂ .ಕೂರಸಿ 
ಗಳಿಂದೆಶ್ತಿ ಕುತ್ತುವುದಂ೦ (ಕಾಂತೀಕ್ಕ. ೯೪-00೦ ವ). 

[ಬಾರ್‌ + ಎತ್ತು] 

ಬಾರೇಟತ್‌ (ಕ್ರಿ). ಹೊಡೆತದಿಂದ ಚರ್ಮದ ಮೇಲೆ ಬಾಸುಂಡೆ ಬರು : 
ತೋರಮುಡಿವಿಡಿದು ಕುಡಿಯಂ ನಾರಂ ಸದೆವಂತೆ ತದೆದು ಬೀಟೆಯ 
ಕಾಲಿಂ ಬಾರೇಲಟ್‌ ಬದಿಯನೊದೆದೊಡೆ ಕೇರು ಪೊರಳ್ವಂತೆ ಕಾಲ ಮೇಲೆ 
ಪೊರಳ್ಜ೪* (ಯಶೋಕಶ- ೨-೩೦) ; ಎನಗಿನ್ನಾರಾಸೆಯಾರ್ಕಾವರಾರ್ಶರಣೊದಾ 
ಕಳಕಂಠನಾದೆ ಬಸಿಅಂ ಬಾ ರೇಟ್ವಿನಂ ಮೋದಿದಳ್‌ (ಅಸಂತ್ರ- ೦೦-೪೬). 

[ಬಾರ್‌ + ಏಲ್‌] 

ಬಾರ್ಕೋಲು, ಬಾರುಕೋಲು. ಬಾರುಗೋಲು (ನಾ). ಚರ್ಮದ 
ಹೆಣಿಕೆಯುಳ್ಳ ಚಾವಟಿ : ತುದಿಯಲ್ಲಿ ಚರ್ಮದ ಪಟ್ಟಿಗಳನ್ನು 
ಹೊಂದಿಸಿದ ಚಾವಟಿ ; ಬಾರುಗುಣಿ (ಉಕ) : ಹೇರು' ಕಟ್ಟಾಗ 
ಬಾರ್ಕೋಲ ನಾ ಮರೆತೆ. . . ನೆಮ್ಮೆತ್ತು ಮುಂದೆ ಮೂಲ್ಚೆಜ್ಹೆ. 
ತೂಯೊಲ್ಲೊ («ಶಳ್ಳಿಶಾ-.&೩8). ಬಾರುಕೋಲು ; . ಬಂಡಿಕಾರಣ್ಣನ 
ಬಂಡಾಟ ನೋಡಿರೊ . ಬಾರುಕೋಲವನ ಬಲಗೈಲಿ (ಹಳ್ಳಿಯ. ೪6); ಬಿರು 
ಗಾಳಿ ಮೈದುಂಬಿ, ಆಗಸದ ಮೂಲೆವನೂಲೆಯಲ್ಲಿ ಸಿಡಿಲು. ಮಿಂಚಿನ 


ಬಾರ್ಗಿರ್‌ ೬೩೯೭ ಬಾರ್ತೆಗೆಯೆ್‌ 


ಬಾರುಕೋಲು ಬೀಸಿ (809ಕಬ- 9೨-09). ಬೌರುಗೋಲು : ಬಂಡಿಗಾರ ಭಂಗವಂ ಮಾಡುತೈತರುತಿರ್ದೆನು (ಕೆಂಿಫು. ೪-0೯). ವಿ. ಉತ್ಕಟವಾದೆ 
ತನ್ನ ಬಾರುಗೋಲನ್ನು ನಡುಪಟ್ಟಿಯಲ್ಲಿ .ಸಿಕ್ಕಿಸುತ್ತ . . . ನುಡಿದನು] . ಬಯಕೆಯಿಂದ ತಬ್ಬಿ ಹಿಡಿ. _ ಬಾಚಿ ಹಿಡಿ; ಸೆಳೆದಪ್ಪಿಕೊಳ್ಳು : 
(ಫ್ಛನರು. 8೬೦). ` [ಬಾರ್‌ 4 ಕೋಲ್ಲು (ಎಕೋಲ್‌)] ಪೆರ್ಚುವೆತ್ತಪರಂಜಿಗಳಶವನಷ್ಟವಿಧಾರ್ಚನೆಯಿಂದ ಸತ್ಯರಿಸಿ ಬಾರ್ಚಿ ಕೈವಿಡಿ 
ಬಾರ್ಗಿರ್‌ " ಬಾರ್ಗೀರ್‌ ' ನೋ. ದನು ಮಾಂದಳರಿಗೆ ಪಣ್ಣ ಸಾರ್ಚಿದಂತೊಪ್ಪಿತಾ ಭಾವ (ಕರಕ. ೦೬-೬೫). ೩. 
ಬಾರ್ಗೀರ್‌. ಬಾರಗೀರ, ಬಾರಗೀರು, ಬಾರಾಗೀರ, ಬಾರ್ಗಿರ್‌ | $ ಒಟ್ಟುಗೂಡಿಸು ; ರಾಶಿಮಾಡು ;: “ ಬಾರ್ಚು-ಪುಂಜೀಕರಣೇ (ರಾಶಿ 
(ನಾ). ಕುದುರೆದಳದ ಸಿಪಾಯಿ; ಅಶ್ವಾರೋಹಿಯೋಧ : ಮಾಡು)” (ಕಮರಾ)- ೪. ತಲೆಗೂದಲನ್ನು ಹಣಿಗೆಯಿಂದ ಹಿಕ್ಕು,- 
«ಬಾರ್ಗೀರ್‌ಕಛೇರಿ ' ಪರಾ. ಬಾರಗೀರ : ಹತ್ತು. ಮಂದಿ ಸಿಕ್ಕು ಬಿಡಿಸಿ ಓರಣಗೊಳಿಸು : ಪಸರಿಸಿ ಪಂದಲೆಯಂ ಮೆಟ್ಟಿಸಿ ವೈರಿಯ 
ಸಿಲೇದಾರರೂ ನಾಲ್ವತ್ತು ಮಂದಿ ಬಾರಗೀರರೂ ಅವರನ್ನು ಹಿಂಬಾಲಿ ಪಲ್ಲ ಪಣಿಗೆಯಿಂ ಬಾರ್ಚಿ ಪೊದಟ್‌ ಸಗೆಯಿನವನ ಕರುಳ್ಗ ಳೆ ಪೊಸವಾಸಿಗ 
ಸಿದ್ದರು (೪ರುಂ. ಇ೩). ಬಾರಗೀರು ; ಅರವತ್ತು ಸಾವಿರ ಕುದುರೆಗಳಿಗೆ | - ಮಾಗೆ ಕ ಪ್ಲೆ! ಯಂ ಮಂಡಿಯಿಸಿದಂ (ಶಂಶರಾ- ೦೨-೦83); ವಮಂದಿರಾರೆಸೆದಿಂದಂ 
ಜೀನು ಹಾಕಿ ಸವಾರರು ಏರಿಕೊಂಡು ಯುದ್ರ ಕ್ಕೆ ಹೊರಡಲು ಈ ಕ್ಷಣ | 10 ಬಾರ್ಚಿದರೋ ಪೇಟಕಿನಿಸಿ ಪೊಳೆವ ತಲೆದುಡಿಗೆಯ ರನ್ನದಿನೊಸರ್ವ ರಾಗ 
ಸಿದ್ಧ: ವಾಗಿದಾರೆ. ಬಾರಗೀರು ಸೇರಿ ಇದಕ್ಕೆ ಎರಡರಷ್ಟು ಫೌಜು ಇದೆ ರುಚಿಯಂ ಪುದಿದೆಸೆದುದು ಕೇಶಪಾಶವತಾ ಕಾವೀನಿಯಾ (ಣ೫ದಂಉ. ೨೦). 
(ಕೂಟ ೪೪). ಬಾರಾಗೀರ : ದರ್ಬಾರದಲ್ಲಿ ಬಾದಶಹನು ನಮ್ಮನ್ನು ಬಾಚು : ೧. ಸಪ್ತ್ಮಕುಲಪರ್ವತಂಗಳನೋರ್ವೆ ಬಂಚಿಯಂಗೈಯೊಳಾಂತು 
ಒಬ್ಬ ಬಾರಾಗೀರನ ಂತೆ ಭಾವಿಸಿ, `ದೂರ ನಿಂತುಕೊಳ್ಳುವಂತೆ ಸಂಜ್ಞೆ ಓರಂತೆ ತಿರಿಕಲ್ಲನಂಡುತ . - ಗಹಗಹಿಸುವಂ ಬಾಲಲೀಲೆಯ ಕುಮಾರಂ 
ಮಾಡಿದನು (ರತ್ರಶ- 093). ಬಾರ್ಗಿರ್‌ ; ಇಂಗ್ಲಿಷ್‌ ಕಂಪೆನಿಕ್ಕಾವಲ್ರಿಯ (ನೀಕ್ಕೆಪು: &-೨೦- ೪೪) ; ಡಹ ಕರುಣೆ ತೋರಿ ಆಕೆಯನ್ನು ಬಾಚಿ 
ಪದ್ಧತಿಯಂತೆ ಏರ್ಪಟ್ಟ ೫೦೦ ಮಂದಿ ಸವಾರರು ,ಕ್ಲೋಸ೯ಪೇಟೆಯಲ್ಲಿ | 16 ತಬ್ಬಿದಳು (ಕಗೆರೇ.- 300); ಜಗದ ಒಲವನೆಲ್ಲ ಬಾಚಿ ಜ್ವಲಿಸುವಳೀ 
ಮೊಕ್ಕಾಂ ಮಾಡಿದ್ದರು. ಇವರಿಗೆ ಬಾರ್ಗಿರ್‌ ಎಂಬ ಹೆಸರು ಕೊಟ್ಟಿತ್ತು ಜರ್ಬರಾ ! (ಆಅಿಳೇ. ೦೪-೩). ವ: ನಯದೊಳ್ಳನೇ ಬಳಸಿ ಕೈಚಾಚಿ ಬಾಚಿದಿರಿ 
(ರುಹತವೂ” 87, 96). [*- ಪಾರ. ಬಾರ್ಗೀರ್‌ ; ಮರಾ. ಬಾರ್ಗಿರ್‌, ಬಳಿಗೆ (ಅಮಕಂ. ೨೨-೦೪). ೪. ಕಲಿಭೀಮ' ಮಾಡಿದ ರಹವನದನೇ 
`ಬಾರಗೀರ್‌ ; ಹಿಂ. ಬಾರೆಗೀರ್‌] "|  ನೆಂಬೆನ್ಸೆ ಕೂರಿಹ ಕಠಾರಿಯ ಹಣಿಗೆಯಲಿ `ಬಾಚಿದನು ಸಿರಿಮುಡಿಯ 
ಬಾರ್ಗೀರ್‌ಕಛೇರಿ (ನಾ). ಹಳೆಯ ಮೈಸೂರು ಸರಕಾರದ ಅಠಾರಾ (ಕುವ್ಮಾಳಿ ೨೨-9೦). ೫. ಕಿತ್ತಕೊಳ್ಳೂ ; ದೋಚು : ಭಟನು 
ಕಛೇರಿಗಳಲ್ಲಿ ಒಂದು; ಅಶ ದಳದ ಕಚೇರಿ: ಕಛೇರಿಗಳು-೧ಿ.[20 ನಾನಿರಲುಭಯರಾಯರ ಕಟಕದೊಳಗಿನ್ನಾವನೆಂದುಬ್ಬಟೆಯ ನುಡಿಗಳ 
ದಿವಾನ್‌ಕಛೇರಿ. . ೪. ಬಾರ್ಗೀರ್‌ಕಛೇರಿ (ನುಹಾವಂ. 11, ೩೪). ನುಡಿದು ಬಾಚಿದೆ ಕೌರವನ ಧನವ (ಕನ್ಕಾಂ. ೪-0) : ತುಡುಗುಣಿ 
i [ಬಾರ್ಗೀರ್‌ 4 ಕಛೇರಿ(-ಆಕಚೇರಿ))  ಗಳವದಿರು. . . ಹವಿಗೊಂಬಮರನಿಕರದ ಹೆಡಕ ಬಾರಿಸಿ ಬಾಚುತಿರ್ದರು 
ಬಾರ್ಗೀರಿ, ಬಾರಗಿರಿ ಕಾ): ಕುದುರೆ ದಳದ ಕೆಲಸ ; ಅಶ್ವಾರೋಹಿ "ಬಾಯ :ತುತ್ತಾಗಳೆ (ತೊಂಾ- ೦-00-9); ನಾನಾ ಪರಿಯಲರಮನೆಯ 
ಸೈನಿಕರ ವೃತ್ತಿ: ಅಶ್ವಸೇನೆಯಲ್ಲಿ ಬಾರ್ಗೀರಿಯವರೂ ಸಿಲೇದಾರರೂ ರೊಕ್ಕವಂ ತಿಂದು ಹೊಳ್ಳಿಸಿ ಬಾಚಿ ದಕ್ಷಿಣೆಯ ನೆವದೊಳಗೆ (ತುರಂಗ- 
ಎಂದು ಎರಡು ಬಗೆಯವರಿದ್ದರು (6ತ್ರ8. 0೩3). ಬಾರಗಿರಿ : ಬಂಗಿಲ|25| : ೩೬-0೦). ೬. ಒಟ್ಟುಗೂಡು ; ಗುಂಪಾಗು : ಈ ಚತುರ್ದಶ, 
ಕಂದಾಚಾರದ ಚಾವಡಿ- ಇಲ್ಲಿ ಸವಾರರು, ಬಾರಿನವರು. ಬಾರಗಿರಿಯವರು ಭುವನಜೀವರ ಸ್ವೋಚಿತವುತಪುಣ್ಯವೆಲ್ಲವೆ ಬಾಚಿ. ಪಟ್ಟಿತು 
೬: ಮುಂತಾದವರ ಲೆಕ್ಕವನ್ನು ಬರೆವಂತೆ ಗೊತ್ತೂಮಾಡಿದರು ಕಾಮಧೇನುವಿನಂಗಮಧ್ಯದಲಿ: (ಸಂರ. 8-೨6) ; ಕಡಲೆಡೆಯೊಳಿರ್ದ 
(ಮಹಾರ, 1, 0೭). [ .- ಮಠಾ. ಬಾರಗಿರೀ] - ವಿ.ಗಿಲಾಣಿಮುತ್ತುಗಳ್‌ ಬಾಚಿ ಬರಲುರ್ವರೆಗೆ ಮಗುಳೊಗುವ ಬಗೆಯೊ 
ಬಾರ್ಗುತ್ತ, ಬಾರಗುತ್ತು, ಬಾರುಗುತ್ತ, ಬಾರುಗುತ್ತೂ (ನಾ). ಒಂದು ೬ ೬ ೬ ಎನೆ ಬೆಳ್ಸರಿ ಶರತ್ಸಮಯದೊಳ್‌ ಮೆಟ್‌ದವು (ನಂರಿರಾ. ೨೨-೩೬). 
ಬಗೆಯ ಜೂಜು ; ಪಣವೊಡ್ಡಿ ಆಡುವ ಒಂದು ಬಗೆಯ ಆಟ:|90| ಬಾಯ್ಜು ; ೪. ಮಾನಿನಿಯರುಂ ಪೊಸೆದು ತಲೆಗರೆದು . . . ಬಾಯ್ದಿ 
ನೆತ್ತಂ ಚದುರಂಗಂ ಬಾರ್ಗುತ್ತಂ ಕಡಜೊಂಟಿ ಗೊಟ್ಟಿ . ಜೂದೆಂಬಿವ ಬೈತಲೆಯ ತೆಗೆದು (ನ6ಕೋ, €-6)- ಬಾಸ್ಕು : ೨. ಬ್ರಯದಿಂ ಬಾಸಿ 
ನಾಡುತ್ತವಿರಲಾಗದು (ಸಮಶ. ೩-೪೦). ಬಾರಗುತ್ತು :' ವಾರನಾರಿಯ ಪಿಡಿದೈ: ತಂದು ಕುಳಿತರು ತುಪ್ಪುಳಾಸನದಿ (80ಮಾ. ೨೦೬-೩೬)- 
ರೊತ್ತೆ . . . ಬಾರೆಗುತ್ತು ನಿಯೋಗ ಜೂಜಿನ ಧನ ಸುಭಾಷಿತವು (ಬಾರ್‌, 4 - ಚ್ಯು./ತುಳು. ಬರ್ಚು, ಬಾಚು] 
ಏಜುಮಾಜು ವಿವಾಹ ರತಿಯುಪಕಾರ ನೆಗಳಿದ ಲಾಜಕಾರ್ಯವಿವಾರನಾ ಬಾರ್ಣಾಸಿ "'ಬಾರಣಾಸಿ' ಮೋ. 
ಹದ ತಪ್ಪಿ ತಪ್ಪುಗಂಂ (8ನಂಕ, ೪-೬೬); ಭೂಕಾಂತರಾತ್ಮಜರು . . .[85|ಬಾರ್ತೆ "ಬಾಲ್ಕಿ' ನೋ. 


ತಂ ತಮಗೆ ಬಾರಗುತ್ತಾದಿ ಬಹು ಜೂಜುಗಳನಂಡುತಿಹರು (ನನರೋ. ಬಾರ್ತೆಗಿಡು 'ಬಾರ್ತೆಗೆಡು' ನೋ. . 
೨-೪). ಬಾರುಗುತ್ತ : ಲೆತ್ತ ಪಗಡೆ ರಾಯಬೊಗರಿ ಸೊಲ್ಲೆಹ| ' |ಬಾರ್ತೆಗೆಡು, ಬುತೆಗೆಡಂ, ಬಾರ್ತೆಗಿಡು (ಕ್ರಿ). ಅವಮಾನ ಹೊಂದು ; 


ಬಾರುಗುತ್ತದೊಪ್ಪಿಯ ಸರಿಬೆಸದಿ ವಿತ್ತನಾಶವ ಮಾಡುವ ಜೂದುಗಾಅರ ಹೀಯಾಳಿಕೆಗೊಳಗಾಗು ; ಕೊಳದೊಳಗೆ ಪೊಕ್ಕು ಮೈಯ್ಗರೆದೈ ಚಿಃ 
ಮೊತ್ತವಿರ್ದುದು ಮನೆಮನೆಗೆ (ಕೋಹತ- ೨೦-೨೩). ಬಾರುಗುತ್ತು : ಖಲ್ಕನೆನೆ ಬಾರ್ತೆಗೆಟ್ಟುವಮೂಲ್ಕಯಶೋರತ್ನಮೆಂಬುದಂ ಮಾಡುವೆನೇ 
ಜೀಯ ಜೂಜಿನ ಬಾರುಗುತ್ತಿದು ನಿಮ್ಮ ಚಿತ್ತಕೆ ಬಹಡೆ ಮಾಡುವೆವು|40| (ಗಥ. ೬-3) ; ದಾನವರುಪಟಳಕೆ 'ಬಣ್ಣಂಗುಂದಿ ಬಾರ್ತೆಗೆಟ್ಟು 
(ತುಕಾ. 6-೩೨); ಹೊಣೆ ಬಾರುಗುತ್ತು ಕಬ್ಬಿನ ಹಣಿದಂ ಏರಿದೊತ್ತೆ ದೂಟಾದ ಬರ್ದಿಲರ್ಗೆ ನಾರಾಯಣಂ . . . ವಡಿನುಡಿದಂ (ಕಾಶುಕ್ಯ. 
ಗೊಂಬ ಸೂಳೆಯ ಸಂಗಂ ಕ್ಷಣದೊಳ್‌ ಕೊಲ್ಲದೆ ಮನುಜನ ತೈಣದಿಂ ಕಡೆ 0೪-೬). ಬಾತೆಗೆಡು : ಯಾಗದಗ್ರದೊಳ್‌ ಬಾತೆಗೆಟ್ಟಳನು ಪಟ್ಟಿರಿಸಿ 
ಮಾಡದಿಹವೆ (ನೀತಿಸಾ, 366). 12) (ಏಕೋಪು. ೯-೭೩). ಬಾರ್ತೆಗಿಡು : ನಡೆಗಿಡೆ ಕೀರ್ತಿ ಬಾರ್ತೆಗಿಡೆ ಲಕ್ಷ್ಮಿ 

ಬಾರ್ಚು, ಬಾಚು, ಬಾಯ್ಜು. ಬಾಸ್ಕು (ಕ್ರಿ). ೧. ಎಳೆದುಕೊಳ್ಳಿ ; ಮೊದಲ್ಲಿಣೆ ಮಾನಸಿಕ್ಕೆ ನೇರ್ಪಡುಗಿಡೆ ಸತ ೈಶೌಚಗುಣಸಂಪವವೇಳಿದನಾದಂಿ 
ಸೆಳೆ; ಗೋರು : ಅಸುವಂ ತೀರ್ಚಿ ಕೆಲವರ ಮಹಾ ಡ್ರೂಂಕಾರದಿಂದಂ | 46 (sags. ೯-೪೩). [ಬಾರ್ತೆ ( ಆಜಾಟಕಿ) 3. ಕೆಡು) 


ತಳರ್ಚಿ ಕೆಲವರನೊಡನೆ ವಾಲಾಗ್ರದಿಂದಿರದೆ ಬಾರ್ಚಿ ಕೆಲಬರದಿಂತು ಪುಂಗವಂ: ಬಾರ್ತೆಗೆಯ್‌ *ಬಾಟಿಕ್ತಿಗೆಯ್‌' ನೋ. 


ಜಾರ್ಪ 


ಬಾರ್ಪು "ಬಾಪ್ಪು' ನೋ. 

ಬಾರ್ಲಿ (ನಾ). ಒಂದು ಬಗೆಯ ಧಾನ್ಯ : ಕಿ.ಪೂ. ೫೦೦೦ರಲ್ಲಿ ಈಜಿಪ್ಟಿ 
ನಲ್ಲಿ ಗೋಧಿಯನ್ನೂ ಬಾರ್ಲಿಯನ್ನೂ ಬೆಳೆಯಂಶ್ರಿದ್ದರು (ಶಲನಾ. ೪೬೯) ; 
ಬಾರ್ಲಿ . . . ಇದನ್ನು ಜವೆಗೋದಿ ಎಂದು ಕರೆವುದುಂಟು 
211, ೫೪). (+c. parley] 

ಬಾರ್ಸಿಪಾಯಿ, ಬಾರುಸಿಪಾಯಿ (ನಾ). ತುಪಾಕಿಯಂನ್ನು ಹಿಡಿದು 
ಕಾಲ್ನಡಿಗೆಯಿಂದ ಸಾಗುವ ಪದಾತಿ : “ಪದಾತಿಃ , ಪತ್ತಿ; 
ಪದಿಕಃ ೭ ಕಾಲುನಡೆಯ ಭಟರ ಹೆಸರುಗಳು, ಬಾರ್‌ಸಿಪಾಯಿಗಳಂ” 
(ಸಿರ್ಮಾಂತಿ- ೨೫೬). ಬಾರುಸಿಪಾಯಿ : ದಳವಾಯಿ ನಂಜರಾಜಅರಸಿನವರ 
ಅಧಿಕಾರದಲ್ಲಿ ಬಾರುಸಿಪಾಯಿಗಳು ೧,೦೦೦ ಮಂದಿ ಮಾತ್ರ 
ಪಾಯಮ್ಮಾಗಿದ್ದರಂ (ಮುಹಾಫಂ- 11; 06): [ಬಾರ್‌ 4 ಸಿಪಾಯಿ] 

ಬಾರ್ಹತ (ನಾ). ಹೆಗ್ಗುಳ್ಳದ ಕಾಯಿ ; ಬೃಹತೀಫಲ : “ಅಶ್ವತ್ಯಂ, 


(ಕವಿಕೋ. 


ವೈಣವಂ, ಪ್ಲಾಕ್ಷಂ, ನೈಯಗ್ರೋಧೆಂ. ಐಂಗುದಂ, ಬಾರ್ಹತಂ 
» * « ಕ್ರಮವಂಗಿ ಅಶ್ವತ್ಥಾದಿ ವೃಕ್ಷಗಳ ಫಲಗಳಿಗೆ ಹೆಸರುಗಳು” 
(ಸದಾಂ. ೧೦೩) - [ಸಂ.7 

ಬಾರ್ಹಸ್ಪತ್ಕ (ಗು). ೧. ಬೃಹಸ್ಪತಿಗೆ ಸಂಬಂಧಿಸಿದ. (ನಾ): 


೨. ಬೃಹಸ್ಪತಿಯಿಂದ ರಚಿತವಾದ ಶಾಸ್ತ್ರ. ೩. ಬೃಹಸ್ಪತಿಯ 
ಅನುಯಾಯಿ. ೪. ಕಾಲವನ್ನು ಅಳೆಯುವ ಒಂದು ಬಗೆಯ 
ಲೆಕ್ಕಾಚಾರ : ಆ ಸಂವತ್ಸರವೇ ಸೌರ ಚಾಂದ್ರ ಬಾರ್ಹಸ್ಪತ್ಯ ನಾಕ್ಷತ್ರ 
ಸಾವನಭೇದದಿಂದೈದು ತೆಜನಾಗಿರ್ಪುದು (ನೀಳ. ೩೨೦); ಪರಿ ಇಡಾ 
ವತ್ಸರನು . . . ಬಾರ್ಹಸ್ಪತ್ಕ ಸೌರಭ ಚಾಂದ್ರಮನುಯೆನಿಸಿ ಇರುತಿಹ 
(ಸಾಕ. ೩-70). ೫. ಅಗ್ನಿ. ೬. [ಜ್ಯೋತಿ] ಒಂದು ನಕ್ಷತ್ರದ 
ಹೆಸರು ; ಪುಷ್ಕನಕ್ಷತ್ರ. [ಸಂ.] 
ಜಾಲ್ಮ. ಬಾಳ್ಮ (ನಾ). ೧. ಪ್ರಾಣಿಗಳ ಹಿಂಭಾಗದಲ್ಲಿ ಗುಹ್ಮಾಂಗವನ್ನು 
ಮಂಚ್ಚುವಂತಿರುವ ಹಾಗು ಅಲಂಗಾಡಿಸಬಲ್ಲ ಉದ್ದವಾದ ಚಾವಟಿ 
ಯಂತಹ ಅಂಗ ; ಲಾಂಗೂಲ ; ಪುಚ್ಚ : “ವಾಳಧಿಯು ಲಾಂಗೂಲ 
ಮೆನೆ ಬಾಲವೆಸರತ್ಕ್ಮೊ” (ಮಂಗಳಾ. 6೧-08) ; ತೆಗೆದೆಚ್ಚರ್ಜುನನಂಬು ಶೀವೆ 
ತು:ದಿಯಿಂ ಬಾಲಂಬರಂ . . , ಕೊಂಡುದು (ಶಂಶಶಾ. ೪-೧೬) ; ನಾಯ 
ಬಾಲಮಂ ಕಾಸಿ ತಿದಿ-ದೊಡಂ ಕೊಂಕು ಮಾಣದಹಗೆ (ಶಂಶತಂ- ೧೦೩-೨) ; 
ಹೊನ್ನ ' ಹುಳವ ಕಂಡು ನರಿ ತನ್ನ ಬಾಲವ ಹುಣ್ಣುಮಾಡಿಕೊಂಡರೆ 
ಹೋಲಬಹುದೆ (8ನ, ೨೬೭)- ೨. ಕೂದಲು. ಬಾಳ್ಗೆ: ೧. ವಾಲ-ಬಾಳ 
(ಕರುದ. ೨೪6 ಶ್ರ ಯೋ). ಕ 
ಬಾಲ ಅಲ್ಲಾಡಿಸು - ೧. ಬಾಲವನ್ನು ಅಲುಗಾಡಿಸಂ : ಅವನನ್ನು 
ಕಂಡ ಕೂಡಲೇ ಆ ನಾಯಿಯು ಬಾಲ ಅಲ್ಲಾಡಿಸುತ್ತಾ ಅವನ ಬಳಿಗೆ 
ಬಂದು (ಕುಂಣಯು- ೪-೦೭). ೨. (ಆಲಂ) ಇನ್ನೊಬ್ಬ ವ್ಯಕ್ತಿಯ ಹೇಳಿ 
ದುದಕ್ಕೆಲ್ಲ ಒಪ್ಪಿಗೆ ನೀಡು : ಮುಂದಾಳುಗಳ ಎದುರಿನಲ್ಲಿ ಬಾಲ 
ಅಲ್ಲೂಡಿಸುತ್ತಿರುವುದೆ. ಅವನ ಕಸುಬಿನ ಗುಟ್ಟು (ರೂಂ). ಬಾಲಕೊಳ್ಳಿ 
(ಹನುಮಂತನನ್ನು ನೆನಪಿಸುವ) ಒಂದು ಬಿರುದು : ಪಟಹನುರುವ 
ಬಾಲಕೊಳ್ಳಿ ಚಬುಕು ಜೇಗಟೆ ಚೋಹ ಜಗಜಾಪು ಚೆಂಡು ನಿಟಿಲದ ನೇತ್ರದ 
ಬಲುಬಿರುದಿನ ಬಲುಭಟರಲ್ಲದಿಲ್ಲವವನಿಗೆ (ಕಾಕು. ೦೪-೪೨)..ಬಾಲ ಬಡಿ 
ಅನುಗ್ರಹ ಸಂಪಾದನೆಗಾಗಿ ಅನುನಯದಿಂದ ವರ್ತಿಸು; -ಅನುಚರ 
ನಂತೆ ನಡೆ : ದೈವವಶದಿಂದ ಒಂದು ವೇಳೆ ಕಾಲೀಪದನು ತನ್ನ ವಶವರ್ಶಿ 
ಯಾಗಿ ಬಾಲ ಬಡಿಯುತ್ತ ಬಂದಿದ್ದರೆ ಇಂದು ಶೈಲೇಂದ್ರನ ಲಜ್ಜೆಗೆ 
- ಹೀಮೆಯೇ ಇರುತ್ತಿರಲಿಲ್ಲ (ಇಕ್ಕಳ. ೩೪6). ಬಾಲಬಡುಕ ಎ (ಆಲಂ) 
ಅನುಚರ ;. ಹಿಂಬಾಲಕ; ಅನುಯಾಯಿ ; ಆಂಗ್ಲೇಯ ಬಾಲಬಡುಕ 
ರಂತಿದ್ದ ರಂಗನಾಥ, ನಾಗೇಂದ್ರ . , . ಮುಂತಾದವರು ಸ್ವರಾಜ್ಯ 


೬೩೯೮ 


ಲಾ 


20 


45 


ಬಾಲಂಗೋಚಿ 


ಬಂದ ನಂತರ , , ಶುದ್ಧ ಖಾದಿಧಾರಿಗಳಾದರು (ಶಂಜಶಂ. ೯3). 
ಬಾಲ ಬಿಚ್ಚು (ಆಲಂ) ಚೇಷ್ಟೆ ಮಾಡಂ: ಕಿತಾಪತಿ ಮಾಡು : ಇವ 
ಬಾಲಾ ಬಿಚ್ಚಿದರ ಸಾಕು, ಕೊಯ್ಲು ಒಗೀತೀವಿ (ಠಣ್ಮುಹೆ. ೬೪). ಬಾಲ 


ಮಡಿಚು ಎ (ಆಲು) ಸೋತುಹೋಗು ; ಸುಮ್ಮನಾಗು : ನಾವು 
ಹೆಂಗಸರೇ ಇದ್ದುದಾದರಣ ಗೋವಿಂದಯ್ಯ ಬಾಲ ಮಡಿಚಿ 
ಹೋಗಲಿಲ್ಲವೇ ? (ತಗರ - 0೬೦). ಬಾಲಸುಡುಕ « ಬಾಲವನ್ನು 


ಸಂಡಿಸಿಕೊಂಡವನು ; ಹನುಮಂತ : ಹೇಳಲೇನದನವನ ವಿಧಿಯನು 
ಕೇಳಿತಿಲ್ಲವಲಾ ಕಪೀಂದ್ರನ ಪಾಳಿಯವ ಹೊಗಗೊಡದೆ ಕಪಿಪೋತಂಗಳು 
ಬ್ಪೀಲಿದು  ಬಾಲಸುಡುಕನ ತೆವರಲಾ ಕಪಿಯೂಳಿಗವು ನಮಗಾಯ್ತು 
(ತೊರಣಿ. ೬-೧೦-೩೪). ಬಾಲ ಹಿಡಿ ಇ ಹಿಂಬಾಲಿಸು ; ಅನುಸರಿಸು : 
ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ದುರ್ಯೋಧನನ ಬಾಲ ಹಿಡಿದು 
ಹೋಗುತ್ತ ಪಾಂಡನರನ್ನು ಸದಾ ದ್ವೇಷಿಸುತ್ತಿರುವ ಈ ಕರ್ಣನೊಬ್ಬನೆ 
ನನ್ನ ಎದೆಗಿಚ್ಚಾಗಿದ್ದಾನೆ (ನರಾ: ೨೬೦) ; ಗೆದ್ದ ಎತ್ತಿನ ಬಾಲ ಹಿಡಿ 
(ಗಾರ. ಐ ಈ ಉಲ್ಲೇಖದಲ್ಲಿ ಸೂಚಿಸಿರುವ ಎರಡು ಅರ್ಥಗಳೂ 
ಸಂಸ್ಕೃತಕೋಶಗಳಲ್ಲಿ "ಬಾಲ' ಉಲ್ಲೇಖಕ್ಕೆ. ಇರುವುದಾದರೂ 
ಇದು "ವಾಲ' ಎಂಬುದರ ತದ್ಭವವೆಂದು ಪರಿಗಣಿಸಿದೆ. 
[«ಸೆಂ. ವಾಲ] 

ಬಾಲ್ಕ, ಬಾಳ (ಗು). ೧. ಬಲಿಯದ; ಎಳಸಾದ: ಬಾಲ 
ಮೃಣಾಳಮಂ ಪಿಡಿದು ಕೀಟ್ವವೊಲಶ್ರಮದಿಂ.-ಮನೋಭವವ್ಯಾಲಗಜೇಂದ್ರ 
ದಂತಯುಗಳಂಗಳನೇಕೆಯೊ ಕಿಬ್ರಂ (ಕಂಪ. ೬-೩೦). ವಿ. ಚಿಕ್ಕ 
ವಯಸ್ಸಿನ; ಎಳೆಯ: ಬಾಲಜಾಯಿಲನಿಂದ ವೇದವನೋಳಿಯಿಂದೋದಿಸನೆ 
ಹಾವಿನ ಹಾಳ ಕಲಿದೇವಂ-: (2ಸಶ್ರು- 88-3೩8) ; ಬಾರಯ್ಯ ನಮ್ಮ ಮನೆಗೆ 
ಬಾಲಗೋಪಾಲ (ಶ್ರಿರಂರ- 3-008 ಅನುತ್ಲಂ). ೩. ಅದೇ ಉದಯ:ವಾಗಿ 
(ಸೂರ್ಯ ಅಥವಾ ಚಂದ್ರನಂತೆ) ಬೆಳೆಯುತ್ತಿರುವ : ಏರಂತ್ರಿ 
ರುವ. ೪. ಬಾಲಿಶವಾದ ; ಹುಡುಗಾಟಿಕೆಯ ; ಮಕ್ಕಳಾಟಿಕೆಯ. 
೫. ದಡ್ಡತನದ ; ತಿಳಿಗೇಡಿಯಾದ. (ನಾ). ೬. ಬಲಿಯದುದು ; 
ಎಳಸಾದುದು : ಮೂಲಕಂ ಬಾಲಂ ದೋಷಹರಮಬಾಲಂ ದೋಷಕರಂ 
(ಕಾಂತಿಪು. 6-026 ವ). ೭. ಮಗು; ಶಿಶು: ಆತನುಂ ಬಾಲನಾಕಾಂಕ್ಷೆ 
ಗಚ್ಚರಿವಡುತೆ. ಮೌನವಿರೆ (ಶ್ರೀರಾಮಾ. ೨೦-೩೩೪). ೮. ಹುಡುಗ; 
ಬಾಲಕ: “ಬಾಲಃ, ಬಾಲಕಃ-ಈ ೨ ಹುಡುಗಂ” (ಕಾಕಕ್ಕ. ೦೪೭);ನಾನುಂಡು 
ಇದ್ದದ್ದು ಬಾಲರಿಗುಣಲಿಕ್ಕೆ ಮೇಲಿಟ್ಟು ಮುಚ್ಚಿಡೋ ಎನ್ನ ಗಂಡ (ಶ್ರರಂದ. 
೩-೧8೬-೬). ೯. ಪ್ರಾಣಿಗಳ ಮರಿ ; ಪೋತ. ೧೦. ದಡ್ಡ; ವರ್ಮ. 
ಬಾಳೆ: ೧. ಮುತ್ತಿನ ಸೂಸಕಂಗಳಂ ಬಾಳಮೃಣಾಳಮೆಂದೆ ಕರ್ದು 
ಕಲ್ಬಗೆಗು೦ ಕಳಹಂಸಪೋತಕ೦ (ನುಣಪು. 3-೬೭). ೭. “ಬಾಳ; , ಪಾಕ; 
'ಅರ್ಭಕಃ ... ಡಿಂಬಃ - ಈ ೯ ಮಗವು” (ಹಲಯು. ೮೩-೬೪೦) ; 
ಬಾಳನ ನಾನಾಪುಟದೊಳ್‌ ಮೇಳಿಸೆ ದುಗ್ಬೋದಬಿಂದುಸಂದೋಹಂಗಳ್‌ 
ಲಿ:ಳೆಯಿನಾಂತುಸಿರ್ದೊಡೆ ಕಡುಗಾಳಿಯ ತಲಗೆಲೆಗಳಂತೆ ಪಾಟ್‌ದ 
ರಮರರ* (65ಫು- ೪-೬3). ೮. ಬಾಳಂ ನಿಜಾನುಜಂ ರಣಲೋಕಂ ಸಲೆ 
ದ್ರುಪದನೆನ್ನದರ್ಜುನನು 'ತತ್ಕಾಳಸುತನಟ್ಟೆ ಪೋಗಿ ವಿಶಾಳಬಳಂ ಕಾದಿ 
ಕಟ್ಟಿತಂದೊಪ್ಪಿಸಿದಂ (ನೇಮು. ೪-೩೦). ೧೦. “ವೈಧೇಯಃ, ಬಾಲಿಶಃ, 
`ಬಾಲಃ, ಜಡಃ .. . ಮಾಶೃಶಾಸಿತಃ - ಈ ೧೧ ಅಜಯದವಂ”" 
(ಹಳಾಯಂ. 8೬-೦೮೦) . [ಸಂ.] 

ಬಾಲಂಗಚ್ಚೆ "ಬಾಲಗಚ್ಚೆ' ನೋ. 

ಬಾಲಂಗೋಚಿ, ಬಾಲಂಗೋಸಿ (ನಾ). ೧. ಗಾಳಿಪಟದ ತಳಕ್ಕೆ ಕಟ್ಟುವ 
ಉದ್ದವಾದ ಪಟ್ಟಿ; ಬಾಲಂಗಚ್ಚೆ : ಗಾಳಿಪಟ ಮೇಲೇರಲು ಬಾಲಂ 
ಗೋಚಿ ಅಗತ್ಯ (ಕಂ). ವಿ ಉದ್ದವಾದ ಪಟ್ಟಿ; ದೀರ್ಫ್ಥವಾದ 


ಬಾಲಂಗೋಸಿ ೬೩೯೯ ಜಾಲಗಾ)ಸ 


ಯಾದಿ : ಉದಾಹರಣೆಗಳ ಬಾಲಂಗೋಚಿ ಬೆಳೆಯುತ್ತಲೇ ಹೋಗುತ್ತಿತ್ತು 
(ಸಾಜೇರ್‌. ೪೦೯). ಬಾಲಂಗೋಸಿ ; ೧. ಬಣ್ಣದ ಕಾಗದ ಬೇಕು. , , 
ಬಿದಿರಿನ ಕಡ್ಡಿಗಳು. ಒಂದು ಸಣ್ಣ ಬಾಲಂಗೋಸಿ ಮುತ್ತು ಅಂಟು ಬೇಕು 
(ಕಪಪು. ೨-೨೦)- [ಬಾಲ್ಕ + ಗೋಚಿ] 

ಬಾಲಂಗೋಸಿ “ಬಾಲಂಗೋಚಿ” ನೋ. 

ಬಾಲಂತಿತನ 'ಬಾಣಂತಿತನ' ನೋ. 

ಬಾಲಕ, ಬಾಳಕ್ಕ (ಗು). ೧. ಎಳೆಯ ವಯಸ್ಸಿನ ; ಶೈಶವಾವಸ್ಥೆಯ: 
ಚಿಕ್ಕಂದಿನ ; "ಬಾಲಕತನ”' ಪರಾ. (ನಾ. ವಿ. ಮಗು: ಶಿಶು: 
“ಶಿಶು ಮೋತ ಬಾಲಕ ಶಾಬ ಡಿಂಬಮರ್ಭಕ ಪಾಕಮೆನೆ ಪಡೆದ ಕೂಸೆನಿಕ್ಕು” 
(ಮಂಗಣ- ೯೧-6) ; ಬಾಲಕನಮೃತಮೆ ಕೆಯ್ಕುಂ ಕಾಲುಂ ಬಳೆವಂತೆ 
ಮಧುರಗಂಭೀರಂ , . . ಎನಿಸಿದಂ ಕಿಜಿ೨ಯಂದುಂ (೫ಂತಿು: ೬-೦೧೬); 
ಬಾಲಕರಿಲ್ಲದ ಬಾಲಿದ್ಯಾತರೆ ಜನ್ಮ ಬಾಡೀಗಿ ಎತ್ತು ದುಡಿದಂಗ (ಗರತಿ. 
೧೦). ೩. ಹುಡುಗ; ಕುಮಾರ ; ಕಾಳೆಗದೊಳಂಗೈಸಲವ್ಮೂದೆ 
ಬಾಲಕನ ನೂಕಿದಿರಲಾ ನಿಮ್ಮಾಳುತನವನು ತೋಟ್‌ದಿರಲಾ (ಕುವ್ಮಾರ್ರೋ. 
6-30). ೪. ಮೂರ್ಪ; ತಿಳಿಗೇಡಿ. ಬಾಳೆಕ್ಕ : ೨. ಅಮೇಧ್ಯೆದೊಳ್‌ 
ಕ್ರೀಡಿಸುವ ಬಾಳೆಕಂಬೆೊಲ್‌ ಕಾಲಮಂ ಬಜ್‌ದೆ ಕಳೆದೆಂ (ಪಡ್ಡಾರಾ- ೨೪-೨೪); 


ಪುಂಡರೀಕನೆಯ ಬಾಳಕನಂ ಸಂತಾನಪಾಲನಾರ್ಥಂ ವಿಟಯ (ಅಂಪು. 


೪-60 ವ). [ಸಂ.) 

ಬಾಲಕತನ (ನಾ). ಚಿಕ್ಕಂದು; ಬಾಲ್ಯ : ಬಾಲಕತನದಲ್ಲಿ . . . ಕಾಳಿಯ 
ಮಡುವ ಕಲಕಿದ ಕಾರಣ ಕಾಲು ನೊಂದಿತಿ ನಿನಗೆ ರಂಗಯ್ಯ (ಫರಂದ: 
೩-೦೦-೩) - [ಬಾಲಕ 4 ಎತನ] 


ಬಾಲಕಾಲ, ಬಾಳಕಾಲ (ನಾ). ಚಿಕ್ಕಂದು; ಬಾಲ್ಯಾವಸ್ಥೆ : ಮೃಗ 
ಶೃಂಗನೆಂಬೊಂ ತಾಪಸಕುವತಾರನಾತಂ ಬಾಲಕಾಲಪರಿಗೃಹೀತತಾಪಸಾ 
ಚರಣಂ (ಕಾಂತಿಪು. ೭-೪1 ವು. ಬಾಳಕಾಲ ; ಮದದಂತಿದಂತದೊಳೆ 
ಕಟ್ಟಿದ ತೊಟ್ಟಿ ಲಂ ನಯಮಂದಿಂದಮೇಲರ್ಜಸೆ] ಬಾಳ[ತಾಕಾಂ. ಬ್ವಿ)ಕಾಲ 
ದೊರ್ಳ ತೊಟ್ಟಿಲಿಗಂ ಗಜಪ್ರಿಯನಪ್ಪುದಂ ಸಲೆ ತೋಜ್‌ದಂ (ಶಂಪಳಾ- 
9-9೩) : ನಡೆದುದು ಬಾಳ[ತಾಕಾಂ. ಬಟ್ವಿ]ಕಾಲದೊಳಿ ತೊಟ್ಟೆನಗಂಕದ 
ಶೌಚವೀಗಳೋಗಡಿಪುದೆ (ನಥ: 00-%೭) - [ಸಂ.] 

ಬಾಲಕಿ, ಬಾಳಕಿ (ನಾ). ೧. ಹುಡುಗಿ; ಕನ್ನೆ : ಕೈಯ ಬಟ್ಟಲ ಹಾಲಿಗಂ 
ತಾಂ ಕೈಯ ನೀಡುತ್ತೀಂಟೆ ಬಾಲಕಿ ಅಯ್ಯನಂ ಬಿಟ್ಟೊದಣಲು (೧ಸಫ್ರ. 
_ 09-೩೨). ೨. ತರುಣಿ; ಯುವತಿ : ಗರ್ಭಂ ಬಳೆಯದ ಬಾಲಕಿಯ 
ಬಸಿಜಿನರ್ಥಕಮಲ್ಲೇ (ಮುತು. ೩-೧೦೦): ಬಾಲಕಿಯಲರ್ಗಣ್ಣ ೪" ಸಂಲಾಲಿತ 
ಲಾವಣ್ಯರಸಮಯಾಬ್ದಾಕರದೆಳ್‌ ಬಾಳೆಯ ಮಂಗಳೆ ತೆಜದಿಂ ಲೀಲೆ 
ಯೊಳಂ ಪೊಳಿದು ತಳೆದವತಿಚಪೆಳತೆಯಂ (ಶಾರಫು. 3-೫೧): ನಿಶಾಚರಿಯ 
ರಲ್ಲವೇ ನರಕಾಸುರನ ಮನೆಯ ಬಾಲಕಿಯರು (ಕ್ಕಬುರಾ. ೨-೩೪). 
ಬಾಳಕಿ : ೨. ಬಾಳಕಿಗಳಿನವಿಚಯಾಳಂ ಬಾಳಕಿಗಾ ರೋಮರಾಜಿ 
ರಂಜಿಸುತಿಕುಣಂ ನೀಳದ ಕಾಂಚೀವುಧ್ಯದ ನೀಳದ ನೆಗೆದುನ್ಮುಖ 
ಪ್ರಭಾರೇಖೆಯ ವೋಲ೯ (೬ಗರ. ೦೦-೨೯); ಉಡೆ ಬಾಳಕಿಯರ ಪಣಕಿಕೈ 
ದುಡುಕಿಂದಂ ಪಣದ ವಂಂಂಜಿ .. - ಬದ್ದೆಯರುಡಿಸಿದೊಡುಡಕಲ್ತ 
ಕೊವರನಭಿನವಮದನಂ (5ನಂಪು. ೦-೩೮). [ಬಾಲಕ + - ಇ] 

ಬಾಲಕೇಲಿ, ಬಾಲಕೇಳಿ, ಬಾಳಕೇಳಿ (ನಾ). ೧. ಮಗುವಿನ ಆಟ; ಬಾಲ 
ಲೀಲೆ ; ಮಕ್ಕಳಾಟ : (೪. ಬಾಲಕೇಳಿ : ೧. ದಾರಕರೂಪದೆ 
ಜಿನವೃಂದಾರಕನೊಡನೊಡನೆ ಬಾಲಕೇಳಿಗಳಂ ವೃಂದಾರಕರೆ ಮಾಡಿ ದುರಿತ 
ಎದಾರಕನ ಮನಕ್ಕೆ ಮಾಡಿದರ*್‌ ಸಂತಸಮಂ (ಅ2ಪ್ರ. 3-೬೨); ಎನಿತೊಳವು 
ಬಾಲಕೇಳಿಗಳನಿತಆಕೊಳಂ  ಮುದ್ದುವಡೆದು ಮನೆಯಂಗಣದೊ೪ಳ* 
ಮನಮೊಸೆದಾಡುವ ಮಕ್ಕಳ ವಿನೋದಮಂ ಕಾಣ್ಬ ದಿವಸಮೆಂದಾದ 


ಪುದೋ (ಸುಕುನೂ. ೯-000). ೨. ಮೂರ್ಪತನದ ನಡವಳಿಕೆ: 
ನೆಟ್‌ ಕೇಳಿದೈ ಕೌರವನ ₹£ದನದ ಬಾಲಕೇಳಿಗಳ (ಕುನ್ಮಾರ್ಬೋ. ೦-0). 
ಬಾಳಕೇಳಿ: ೧. ಚೆಲ್ಮಿಡಿದಿರ್ದುದು ಬಾಳಕೇಳಿ ಧರ್ಮಾತ್ಮಜನಾ (ಶಂಶಳಾ- 
೨-೪): ಸುತ ನಿನ್ನ ಬಾಳಕೇಳಿಯನಶಿಮುದದಿಂ ನೋಡಿ ಹರ್ಷಮಂ 
5 ತಳೆಯಲ್‌ ಸಂಸ್ಕು ತ ನೋಂತೆನಿಲ್ಲೆ ನಲ್‌” (ನೇಮಿಪು. ೭-೦೪೦). [ಸೇ.] 

ಬಾಲಕೇಳಿ 'ಬಾಲಕೇಲಿ " ನೋ. 

ಬಾಲಕ್ಕಿ (ನಾ). ಉದ್ದವಾದ ಪುಚ್ಛ್ಚವಿರ:ವ ಒಂದು ಬಗೆಯ ಪಕ್ಷಿ: 
ಹಾರುತ್ತಿರುವ ಬಾಲಕ್ಕಿಗಳಿಂದ ಬಾನೆಲ್ಲ ಸುಗ್ಗಿಯ ಸ್ವರ್ಗದಂತೆ 
ಕಾಣಿಸುತ್ತಿದೆ (Neos. ೩)- (ಬಲ್ಲ + ಪಕ್ಕಿ) 

10 /ಬಾಲಕ್ರೀಡೆ. ಬಾಳಕ್ರೀಡ (ನಾ). ಇ ಬಾಲಕೇಲಿ ೧ : ಬಾಲಕ್ರೀಡೆಯೆ 
ಪೂತನಾ ಬಕಮುಖವ್ಯಾಪಂದನಂ (ವಸ್ತನಂ.  ೩-ಂ0). ಬಾಳಕ್ರೀಡೆ : 
ಬಾಳಕನಾಗಿ ಬಟಳಕ್ಕಾ ಬಾಳಕ್ರೀಡೆಗಳನೆಯ್ದೆ ತೋಟಿ ಸವಂಂತಾ ಲೀಳಾ 
ನಿಧಿ ನಿಜರೂಪಂ ಬಾಳೆಂ ತಳೆದಿರಲ್‌ (ನೀಂಪು. ೬-೧೪೧). 

[ಸಂ. ಬಾಲತ್ತ್ರಿ:ಡಾ)] 

15 ಬಾಲಗಟ್ಡೆ, ಬಾಲಂಗಚ್ಚೆ (ನಂ). ೧. ಹಿಂಭಾಗದಲ್ಲಿಯ ಕಚ್ಚೆ ; 
ಹಿಂಗಚ್ಚೆ : ಕೆಂದಳಿರ್ಗೊಂಚಲ ಚೆಲ್ಲಣಂ ಪ್ರವಾಳಳತೆಯ ಬಾಲಗಚ್ಚೆ ಬಲ 
ಕಿಕ್ಕಿದ ಚಂಪಕಮಾಲೆ ಶೋಭೆಯಂ ಬಳೆಯಿಸೆ ನಿಂದ ನಚ್ಚಣಿಯ ಭಾವಮನಾ 
ವನೊಜಲ್ಮು ನೋಡಿದಂ (ರೀ. 00-೬೩) ; ಬದ್ದಿಗೆಯ ತೊಂಗಲ್ಜೆಗೆದು 
ಬಿಗಿದೆಬಲ್ವ್ಪ  ಬಾಲಗಚ್ಚಿಯ ವಿಳಸದ ಸೆಅಗಂ ಸೆಳೆದಳ್ಳಿಜೀಯೆಯುಂ 

20] (ಅನಂಫ್ರ- ೧೦-೮೩ ನ); ಸಕಲರತ್ನರಚನೆಯಿಂ ಸಲ್ಲಲಿತವಾದ ಚೆಲ್ಲಣದ 
ಚಿತ್ರಿಸಿದ ಪತಾಕಾಂಚಲದಂತೆ ಪಲ್ಲವದ ಶೋಭೆಯಂ ಪಳಚ್ಚನೆ ಮೆಆಿವ 
ಬಾಲಗಚ್ಚೆಯ ಬೆಳ್ಳಿಂಗಳಂ ಬೀದಿವರಿಯಿಸುವ ಪೊಸಮುತಗಳ ಮೊತ್ತದಿಂ 
೬ . ಮಂಡಿತಮಾದ ಮಂಡನದ ತಂಡದಿಂ (ಕಾಂೀಕ್ಕ. ೭-೯೩5). 

| ಬಾಲಂಗಚ್ಚೆ : ೨. ಗಾಳಿಪಟದ ತಳಕ್ಕಿ ಅಳವಡಿಸಿರುವ ಬಾಲದಂತಹ 
ಬಟ್ಟೆಯ ಅಥವಾ ಹುರಿಯ ತೆಳುವಾದ ಪಟ್ಟಿ : (8) -೩. (ಆಲಂ) 
ಯಾವಾಗಲೂ ಹಿಂಬಾಲಿಸಿಕೊಂಡು ಬರುವವನು ; ಅನುಯಾಯಿ; 
ಹಿಂಬಾಲಕ : ಕೆಲವು ರಾಜಕಾರಣಪಟುಗಳಿಗೆ ಅನೆ:ಕ ಬಾಲಂಗಚ್ಚೆ 
ಗಳಿರುತ್ತಾರೆ (ರೂಂ). [ಬಾಲ್ಕ + ಕಚ್ಚೆ] 

ಬಾಲಗೀಸು (ಕ್ರಿ). ೧. (ಗಾಡಿಗೆ ಹೂಡಿದ ಎತ್ತನ್ನು ವೇಗಗೊಳಿಸಲು) 

309( ಬಾಲ ಹಿಡಿದು ಎಳೆದು ತಿರಿಚು; ಬಾಲವನ್ನು ಮುರಿ. ೨. 
(ಆಲಂ) ಪ್ರೇರಿಸು ; ಎತ್ತಿ ಕಟ್ಟು ; ಪ್ರಚೋದಿಸು: ಈ ಗಾಣಿಗನ 
ಎಲುವು ಇಡದ ಹಾಗೆ ದಬಾಯಿಸು - ಎಂದು ಬಚ್ಚನ ಬಾಲಗೀಸಿ 
ಬಿಟ್ಟಿದ್ದೇನೆ ! (ಹಹಸ. ೬೬). [ಬಾಲ್ಮ + ಕೀಸ್ಕು) 

ಬಾಲಗುರಿ (ನಾ). (ಬಾಲವು ಉದ್ದವಾಗಿರುವ) ಒಂದು ಬಗೆಯ ಕುರಿ : 
36 ದೊರೆ ಸೀಮೆಹಸು, ಬಾಲಗುರಿ,' ಸೀಮೆಕುದುರೆ ಮುಂತಾದುವುಗಳನ್ನು 
ಸಾಕಿದ್ದ. . . ಬಾಲಗುರಿರೊಪ್ಪವೂ ಇತ್ತು (ನನ್ನೊರು. ೩). 
[ ಬಾಲ್ಕ + ಕಂರ್ಕಿ(ಆಕುಜ್ಜ್ಯ) ) 
ಬಾಲಗ್ರಹ (ನಾ). ಎಳೆಯ ವಯಸ್ಸಿನ ಮಕ್ಕಳಿಗೆ ಬರುವ ಒಂದು 
ಬಗೆಯ ಭೀಕರವಾದ ಅಪಸ್ಮಾರರೋಗ ; p ಮಕ್ಕಳಿಗೆ : ಈ 

49, ಬಗೆಯ ಪೀಡೆಯನ್ನುಂಟುಮಾಡಂವ ಒಂಬತ್ತು ಬಗೆಯ ಗ್ರಹ 
ಗಳುಂಟೆಂದು ಭಾವಿಸಲಾಗಿದೆ. “ಸಂದ. ಸ್ಕಂದಾಪಸ್ಮಾರ, ಶಕುನಿ 
ಗ್ರಹ, ಪೂತನಾಗ್ರ ಹ. ಅಂಧಪೂತನಾಗ್ರ ಹ; ಶೀತಪೂತನಾ. ರೇವತೀ, 
ಮುಖಮಂಡಿಕಾಗ್ರಹ; ' ನೈಗಮಗ್ರಹ (ಸಂಶ್ರುತ. ಸಂ. ೧೬೬). 
(5 ಭತ್ತ. ೨೪೦). [ಸಂ.] 

«5 |ಬಾಲಗ್ರಾಸ (ನಾ). ಎಳೆಯ ಹುಲ್ಲು. “ಮೇವು ; ಘರ್ಮಕಾಲಂ ಸಮ 
ನಿಸಿರೆಯುಮೆತ್ತೆತ್ತಲುಂ  ಬಾಲಗ್ರಾಸಾಳಿಗಳೀ ವರ್ಷರ್ತುವೊಲ್ಪಿ ಳ್ವೈರ್ಪ 


ಬಾಲಘಾತಿನಿ (ನಾ). 


ಬಾಲಘಾತಿನಿ 


ವೋಲೆಡೆಕಿ೦ದಿರ್ದೆತ್ತು ಪಾನೀಯಪೂರಂ (ವಿಷ್ಠುಪು ೫-೨-೬೪): 
[p ಇದು 'ಬಾಲಘಾಸ' ಎಂದಿರಬಹುದೇ 9] 
ಮಕ್ಕಳನ್ನು ಕೊಲ್ಲುವವಳು :  ಈತನೆ ಗಡ 
ವಿಷಸ್ತನೈಯಾದ ಬಾಲಘಾತಿನಿಯಾದ ಪೂತನಿಯೆಂಬ ರಕ್ಕಸಿಯನೆಡೆಗೆಡಹಿ 
. ನಿಂದಿರ್ಪ ಬೆಡಂಗನು ನೋಡಿರಯ್ಯ (ಕಂ. ೬ಬಿ. 


[ಸಂ, ಬಾಲಘಾತಿನೀ] 
ಬಾಲಚಂದ್ರ, ಬಾಳಚಂದ್ರ (ನಾ). ೧. ಶುಕ್ಲಪಕ್ಷದ ಪ್ರಾರಂಭದಲ್ಲಿ 
ಕಾಣಂವ ಚಂದ್ರ ; ” ಬದಿಗೆಯ ಚಂದ್ರೆ : ಬಾಲಚ:ದ್ರನ ಸೂಡ 


ದಂದು... ನಿಮ್ಮ ನೀವಣಯದೆ ಅನಂತಕಾಲವಿರ್ದಿರಂದು (ಅಬಂಡೇ" 
೨-೩). ಬಂಳಚಂದ್ರ : ೨. (ಜೈನಮುನಿಯಾದ) ಒಬ್ಬೆ ಕನ್ನಡ 
ಕವಿಯ ಹೆಸರು : ಅಧ್ಯಾತ್ಮಕಳಾಧರನುಜ್ವಳಕೀರ್ತೀ ಬಾಳಚಂದ್ರ 


ಮುನೀಂದ್ರ೦ (ಎಕ. 11, 349೨೬೯ ) ಸು. 1180) ; ಧರಣೀಚಕ್ರದೊಳತಿ 


ಚಿತ್ರಂ ಕವಿಚಕ್ರಪ್ರಿಯನೆನಿಸಿ ಬಾಳಚಂದ್ರಂ ನೆಗಬ್ಬಿ೦ (ಪಾರ್ಕೃಷು- ೦-೬೮): 
.[ಸಂ.] 

ಬಾಲಚಮೂ (ನಾ). *ಸ್ಕೌಟ್‌' ಎಂಬ ದಳ; ಸ್ಕೌಟುದಳ ; ಶಾಲೆ 

ಗಳಲ್ಲಿ ಮಕ್ಕಳಿಗೆ ಪಠ್ಮೇತರವಿಷಯಗಳಲ್ಲಿ "ತಿಳಿವಳಿಕೆ ಕೊಡಲು 

ಪಾಶ್ಚಾತ್ಯದೇಶದಲ್ಲಿ . "ಬಾಡನ್‌ಪಾವೆಲ್‌' ಎಂಬ ಪ್ರಸಿದ್ಧ 

ಪುರುಷನಿಂದ ೧೯೦೮ರಲ್ಲಿ ಇದು ಸ್ಮಾ ಪಿತವಾಯಿತಂ ; ಮಕ್ಕಳೆ 


ಜೀವನದಲ್ಲಿ ಪರಿಣಾ:ಸುಕಾರಿಯಾಗುವಂತೆ ಶೀಣವೀಯುವ ಸಂಘಸಂಸ್ಥೆ 
ಗಳಲ್ಲಿ. .. ಬಾಲಚಮೂ, ರೆಡ್‌ಕ್ರಾಸ್‌", ರೋಟರಿ ಸಂಘ, ಯುನೆಸ್ಕೋ 
ಮುಂತಾದುವು ` ಪ್ರಧಾನವಾದುವು (ಶಿಕ್ಷರ. ೩೩).- [Xo.] 
ಬಾಲಚಾರ (ನಾ). ಸ್ಕೌಟುದಳಕ್ಕೆ ಸೇರಿದ ಹುಡುಗ ; ಅಗ್ರಚಾರ 
(ಸ್ಕೌಟ್‌) ಬಾಲಚಾರನಿಗಿಂತ (ಬಾಯ್‌ಸ್ಕೌಟ್‌ )'ಭಿನ್ನ (ಕಂಕೋ: 1, ೦೮೬); 
ನಾಣಿ ನವ್ಮು ಊರಿಗೆ ಒಬ್ಬ ಬಾಲಚಾರ (ತನ್ಮೂರೆ. ೩೯). [ಸಂ.] 
ಬಾಲಚಿಕ್ಕೆ "ಬಾಲಚುಕ್ಕೆ' ನೋ. 
ಬಾಲಚುಕ್ಕಿ 'ಬಾಲಚುಕ್ಕೆ' ನೋ. 

ಚುಕ್ಕೆ, ಬಾಲಚಿಕ್ಕೆ, ಬಾಲಚುಕ್ಕಿ (ನಾ). (ಸೌರವ್ಯೂಹದಲ್ಲಿದ್ದು. 
ಆಗೊಮ್ಮೆ ಈಗೊಮ್ಮೊ ಅಡ್ಡವಾಗಿ ಬಂದು ಕಾಣಿಸಿಕೊಳ್ಳುವ) 
ಬಾಲದಂತೆ. ಗುಂಜುಗುಂಜಾದ, ಪ್ರಕಾಶವಾದ ಪಟ್ಟಿ ಕಗಳನ್ನುಳ್ಳ 


ಉಲೈ ; ಧೂಮಕೇತು; ಓ£ ಇದು ಉತ್ಪಾತಸೂಚಕವೆಂಬ 
ನಂಬಿಕೆಯಿದೆ : ಸೂರ್ಯನೂ, ಸೂರ್ಯನ ಸುತ್ತಲೂ ತಿರುಗುವ 
ಗ್ರಹಗಳೂ. ಬಾಲಚುಕ್ಕೆಗಳೂ ಇವುಗಳಿಗೆ ಎಂದು ಹೆಸರು 


(ರೂಗೂಳಾ ೪). 'ಬಾಲಚಿಕ್ಕೆ : ಈಗ ನಾವು "ನೋಡುವ ಬಾಲಚಿಕ್ಕೆಗಳ 
ಸ್ಥಿತಿಯಂತೆ ಆ ಕೂಲದಲ್ಲಿ ಭೂಮಿಯ ಸ್ಲಿತಿಯಿತ್ತೆಂದು 'ಹೇಳೆಬಹುದು 
(ಮು. ೬-೨೪೨). ಬಾಲಚುಕ್ಕಿ : ನಭದೊಳಿಳ್ಳಡೆವಿಡದೆ ತುಂಬಿದ 
ವಸುರರುದಯಕೆ ಬಾಲಚುಕ್ಕಿಗಳು (ಶ್ರಹ್ಮಾಶ. ೨-೩೩) ; ೧೫೭೭ರಲ್ಲಿ 
ಒಂದು ಬಾಲಚುಕ್ಕಿಯು ಕಾಣಿಸಿತು (ಕಿಲ್ಮಠಾ. ೦೦೦). [ಬಾಲ್ಕ ೬ ಚುಕ್ಕಿ] 
ಬಾಲಜ್ವರ (ನಾ). ರೋಗಿಗೆ ' ಆಗ ತಾನೇ ಪ್ರಾರಂಭವಾಗಿರುವ 
ಜ್ವರ : ರಾನ್ಮಿ. . . ಬೆಳ್ಳುಳ್ಳಿ ಇವುಗಳನ್ನು ಕುಟ್ಟಿ ಅರೆದು ಕೊಡಲು 
-ವಾತದೋಷಜ್ವರ ಮತ್ತು ಬಾಲಜ್ವರ ಸಹ ಪರಿಹಾರವಾಗುವುವು (ಕ್ಕಿ - 
[ ಸಂ.) 

ಬಾಲತನ (ನಾ). ಚಿಕ್ಕಂದೂ; ಎಳಮೆ : ಬಾಲ್ಯ : ನಿಮಗಾನುಜು 
ವುದೆನ್ನ ಬಾಲ([ಪಾಕಾಂ. ಲ್ಯ) ತನದಿಂದಂದಾದುದಂದಾದುದೇ ನಿಮಗಾ 
ನಂಜದೊಡೆಂಜಿಸಲ್‌ ನೆಅಕಿವೆನೇ ತೈ /ಲೋಕ್ಕವುಂ ಯುದ್ಧ ದೆ ೊಳ್‌ 
(ಶಂಶಥಾ. 00-049); ಬಾಲತನವೇನೂಣಯವೆ ಕಟ್ಟಾ » ಳುತೆನವಾಭರಣ 
ವವನೀಪಾಲಸುತರಿಗೆ (ಕುವ್ಮಾದ್ರೋ. ೫-೩೦) - [ಬಾಲ್ಕ 4 .- ತನ] 


೧೦೪). 


೬೪೦೦ 


ಬಾಲದೊಡಿಗೆ 


ಬಾಲತನಯ (ನಾ). ಒಂದು ಬಗೆಯ ಮರ ; -ಕಗ್ಗ ಲಿಮರ ; ಖದಿರ. 


ಬಾಲತಪ (ನಾ). [ಜೈನ] ಶುದ್ಧ ವಾದ ಚು 


6 


ಬಾಲತೆ, ಬಾಳತೆ (ನಾ). ೧.೯೭ 


16 


ವೃಕ್ಷ: “ಗಾಯತ್ರೀ, ಬಾಲತನಯಃ, ಖದಿರಃ . ದೆಂತಧಾವನಃ ಬ 
ತರೆಯದ ಮರದ ಹೆಸರು, ಕಗ್ಗ ಲೀಮರ” (ಸಿರ್ಕಾ೦ಶಿ- ೦೨೩). [ಸಂ] 

ವ್ಯರ್ಥವಾದ 
ದೇಹದಂಡನೆಯೊಡನೆ ಆಚರಿಸ ವ ತಪಸ್ಸು ; ಮೂರ್ಪತನದ 
ತಪಸ್ಸು : ಮಿಥ್ಮಾದರ್ಶನೋಪೇತತಪ: ಬಾಲತಪಂ ನಿಕೃತಿಬಹುಲವ್ರತ 
ಧಾರಣಂ ಅನುಪಾಯಕಾಯಕ್ಷೇಶಪ್ರಚುರಂ" ಎಂಬಿವು ಮೊದಲಾಗೊಡೆ 
ಯವ ದೇವಾಯುಎಷ್ಕಾ ಸ್ರವಕಾರಣಂಗಳಪ್ಪು ವು (ತತ್ತ್ಮಪ್ರ. 34a): [ಸಂ.1 
ಬಾಲತನ : ಬಾಲತೆಯೊಳಿ್‌್‌ ದರ್ಶನವಮಂಂ 
ಮೇಲೆನಿಪೀ ಪ್ರತಮುಮೊಡನೆ ಸಂಭವಿಸಿದುವು (ರರ್ಮಾತ್ಮು- ೩-೨೦). 
ಬಾಳತೆ: ೧. ಬಾಳತೆಯಂ ಕಳಿಪಿ ಸುದಂಭೋಳಿಧರಾನತಪದಂ 
ಕುಮಾರತೆಯಂ ಸಲ್ಲೀಲಾನಿಧಾನನಾಂತಂ . - - ಭಾಸುರರೂಪಂ (ನೇವಿಪು. 
೪-೨). ೨. ಹುಡೆಗುತನದ ವರ್ತನೆ ; ಬಾಲಿಶವೃತ್ತಿ :. ಪಾಲಿಪುದು. 


ವಿನಯಮಂ ಬಾಳತೆಯನುಳಿವುದಿದನೇಳಿಸದಿರೆಂದು ಸಔಮಿತ್ರಿ ನುಡಿದಂ 
(ಕುಮುರಾ. ೬-೦೦೭). [ಸಂ. ಬಾಲತಾ] 

ಬಾಲತ್ವ, ಬಾಳತ್ವ (ನಾ). ನ ಬಾಲತನ : ಬಾಲತ್ವದೊಳಂ ಗುಣಮಣಿ 
ಮಾಲಿನಿ ಶಿಶುಸುಎುತಿ . , . ಜಿನಪತಿಗೆ ಏನಯವಿನಮಿತೆಯಕ್ಕುಂ 


(ಗರಾಯಂ- 


(ಉಂಠಿಫ್ರ. ೪-6೬) ; ಬಾಲತ್ವದಿಂದೆಲ್ಲಿಯುಂ ವಿನಯೋಲ್ಲಂಘನಮಾದುದಿಲ್ಲ 
೫೭); ಬಾಲತ್ವದೊಳಮುದಾತ್ತಗುಣಾಲಯಮೆನಿಸಿದ 
ತನೂಜಮುಖಚಂದ್ರ'ಮನಂ ಲೀಲೆಯಿನೀಕ್ಷಿಸಿ ದಶರಥನೋಲಾಡಿದನಧಿಕ 
ರಃ ಗರಸವಾರಿಧಿಯೊಳ್‌ (ಶಂರಾಮಾ. ೩ ೦೩೨). ಬಾಳತ್ವ : ಗಗನಕ್ಕೀಡಾಡಿ 
ವಾಮೇತರಾಯತಹಸ್ತಾಗ್ರದೊಳಾಂತು ತಾಳ್ವಿದುದಜೌಂ ಬಾಳತ್ವದೊಳ್‌ 
ಕೋಟಿಕಾಂತಿತಮಾ ಕಲ್‌"  ತಿರಿಕಲ್‌ ಶ್ರಿಪೃಷ್ಠ ಮಹಿಪಂಗಕ್ಕುರಿ 
ಪೆಅಂಗಕ್ಕುಮೋ (ಔಕಾಂತಿಕು- 8-೨೦; ಬಾಳೆತ್ವದೊಳಂದಗಮಂ ಚಿಳಿಸಿದೀ 
ಕೃಷ್ಣನಳಿಯನಲ್ಲೆನೆ . ಶೌರ್ಯಾಭೀಳನರತನುಜನಲ್ಲಿನೆ: ಪೇಟಾಮಿದೆ:0 - 
ಗಹನಮೆನೆಗೆ ಬೆಸಸಿಂ ನೃಪತೀ (ನೀಮಎಫು. ೦೨-೩೩). [ಸಂ.] 


| ಬಾಲದುಡಿಗೆ `ಬಾಲದೊಡಿಗೆ' ಮೋ. 


| ಬಾಲದುಡುಗೆ 


“ಬಾಲದೊಡಿಗೆ' ನೋ. 


ಬಾಲದೆರಿಗೆ “ಬಾಲದೆಜ್‌ಗೆ' ನೋ. 


30 


40 


ಬಾಲದೊಡಿಗೆ, 


ಬಾಲದೆಅಿಕಗೆ, ಬಾಲದೆರಿಗೆ (ನಾ). ದನಕರಂಗಳ ಮೇಲೆ ಹಾಕುತ್ತಿದ್ದ 


ತೆರಿಗೆ; p ದನಕರುಗಳ ಗಣನೆಯ ಸವಂಯದಲ್ಲಿ. ಬಾಲಗಳ ಎಣಿಕೆ 
ಯಿಂದ ಕಾಲ್ನಡೆಯ ಸಂಖ್ಯೆಯನು ಸ ಸೂಚಿ ವ ಪರಿಪಾಠವಿದ್ದಿರ 


ಬಹುದು ; ಪಳ್ಳಿಗರ ಜಾತಿದೆಅಸಿಗೆ ಬಾಲದೆಅಾಗೆ ನಾನಂಗುಣಿಕೆ 
ಗೋಪಾಲಸ್ವಾಮಿ:ವರ್ತ್ತನೆ ಸುಂಕಕ್ಕೆ ಸಲ್ಲುವ ಪಟ್ಟಡಿಯೇರುಸುಂಕ 
(ಎಕ 111: ಶ್ರೀರಂಗೆ ೦೦೦-೧೬; 2724)- ಬಾಲದೆರಿಗೆ : ಈಚಲುಕಂದಾಯ 


ಬಾಲದೆರಿಗೆ ಹೊರಾದಾಯ ಚರಾದಾಯ . . . ಈ ಸಂಖ್ಯೆಯ ಮಹಾಜನ 
ರಿಗೂ ಯಥಾಂಶವಾಗಿ ನಿರ್ವಿವಾದವಾಗಿ ಸಲುವದು (ಎಕ. 11], 
ತಿರುಮ. ಕುರಿದೆರಿಗೆ ಬಾಲದೆರಿಗೆ ಹುಲ್ಲುಹಣ 
'ಬಾಲವಣ' ಪರಾ. (ಬಾಲ, 4 ತೆಜ್‌ಗೆ] 
ಬಾಲದುಡಿಗೆ, ಬಾಲದುಡುಗೆ (ನಾ). ಮಕ್ಕಳಿಗೆ 
ತೊಡಿಸುವ ಆಭರಣ : ತಾಲಿ ಕಡಗಂ ಜಣ್ಣಸರವುಂ * ತೋಳಬಂದಿ 
ಯೆನಿಪ್ಪ ಚಲ್ವಿನ ಬಾಲದೊಡಿಗೆಗಳ , . . ತಂದಪೆವು (ಅಸಪು. ೦೪-೪): 
ಈತನರ್ಜುನನರಮನೆಯೊಳಭಿಜಾತನೆನಿವಭಿಮನ್ಯುವನು ಸಂಖಬ್ರೀತಿಯಿಂ 
ದಪ್ಪಿದನು ಕೊಟ್ಟನು ಬಾಲದೊಡಿಗೆಗಳ (ಕುವ್ಮಾಆ. ೨೦ 00)- ಬಾಲದುಡಿಗೆ: 
ಆ ಬಾಲಕಂ ಬಾಲದುಡಿಗೆಗಳಂ ತೊಟ್ಟು ನಡೆಗಲ್ಲು 
ಇಂತು 


೬೩-0೩೬೮: 1748); 


(ಮ್ಮಆ0, ೦೯೩೮. ೨೪-೦೪; 1820). 


(ಶಂಶತಂ. ೦೮೭-೮); 
ಸಕಲನೌಂದರ್ಯಮಂ' ಬೀಜುವ ಜಾಲದು [೫ಾಠಾಂ. ದೊ)ಡಿಗೆ 


ಜಾಲಪಂಡಿತಮರಣ 


pe 


ಲೀಲೆ ಮಿಕ್ಕು (೧೦೯: ೩-೮೯ 5). ಬಾಲದುಡುಗೆ: ಜನ್ಮಾಭಿಷೇತದುಂ 

ಮಾಡಿ ತದನಂತರಮನೇಕಬ:ಲಮಡು[ಪಾಕಾಂ. ಡಿ]ಗೆಸಳಂ ತಂಡಿಸಿ ತಾಯಿ 
ತಂದೆಗೆ ನಂದನನಂ ಕೊಟ್ಟಾಖಂಡಳಂ . * ೬ ನಿಜನಿವಾಸಕ್ಕೆ. ಪೋದ: 
(ಪುಣ್ಕಾಗ್ರು. ೦೦-೦೩ ವ). ಬಾಲ್ಕ 4 ತೊಡಿಗೆ ( ಆತೊಡುಗೆ)] 

ಬಾಲಪಂಡಿತಮರಣ (ನಾ). [ಜೈನ] ಐದು ಬಗೆಯ ಮರಣಗಳಲ್ಲಿ 
ಒಂದು; p `ಸಮ್ಮಕ್‌ದರ್ಶನಜ್ಞಾನ, ಏಕದೇಶಚಾರಿತ್ರಗಳನ್ನು 
ವಶಮಾಡಿಕೊಂಡಿರುವ ದೇಶವ್ರತಿಯ ಮರಣ” (ಕೈನಕೋ- ೦೭೫) : 
ಸಮ್ಮ ಗ್ಬರ್ಶನ ಸಂಯಮತಾಸಂಯಮಚಾರಿತ್ರಂಗಳಂ ತನಗೆ ವಶಂಮಾಡಿ 
ನೆಗಟ್ವ ಸಂಯತಾಸಂಯತನ ಸಾವು ಬಾಲಪಂಡಿತಮರಣಂ (ಸಾರ. ೩೬೬)- 

[ಸಂ.] 

ಬಾಲಪತ್ರ (ನಾ). ಕಗ್ಗಲಿಮರ; ಖದಿರವೃಕ್ಷ. [ಸಂ.7 

ಬಾಲಪಾುಶೈೆ (ನಾ). ೧. ಸ್ತ್ರೀಯರು ಬೈತಲಿಗೆ ಧರಿಸುವ ಒಂದು 
ಬಗೆಯ ಆಭರಣ. ವ. ಒಂದು ಬಗೆಯ ಆಭರಣ ; ಜಡೆಬಿಲ್ಲೆ. 

[ ಸಂ. ಬಾಲಪಾಶ್ಶ್ಮಾ 1 
ಬಾಲಪುಳು. ಬಾಲಹುಳು (ನಾ). ಬಚ್ಚಲುಹರಿ ವೊದಲಾದ ಕೊಚ್ಚೆ 


ಅ ಮ 
J ಎಲ್‌ 
ಮೊದಲೂದುವುಗಳಲ್ಲಿ 


ಸ್ಥಳಗಳಲ್ಲಿ ಹಾಗೂ ಗೊಂಡಗಟ್ಟಿದ ಆಕಿ 


ಳ 
ಹರಿದಾಡುವ ಚಿಕ್ಕ ಬಾಲವುಳ, ಹುಳು : ಪುರಾಣಿಕನೊಡಲು 
ನ 


ಬಿಕ್ಕನೆ ಬಿರಿದುದಾಗಳೆ ಬಾಲಪುಳುಗಳ ರಾಶಿಯಾಯಿತ (ನಿಸಪು: ೩೭-೩೦). 
ಬಾಲಹುಳು : ಅಪಂಕಾರವಿಲ್ಲದಿಹಂತಹ ಪುರಾತನರ ಮನೆಯ ಬಚ್ಚಲ 


ಬಾಲಹುಳುವಾಗಿ ಹುಟ್ಟಿ ಸಯ್ಮಾ (ಇತನ. ೬-3೨) : ಜಾತಿಪೂರ್ವವ ತ್ತಿ 


ದೂಷಿಸುವ ಪಾತಕರ ಬಾಯಲ್ಲಿ ಬಾಲಹುಳುಗಳು ಸುರಿಯದೆ ಮಾಣ್ಣುವೆ 
ಹೇಳಿಂ (ಅಬಂರೆಃ. ೨೦೬-೪೦). ( ಬಾಲ, 4 ಪುಳು (<ಎಪುಟು)] 


ಬೂಲಬಂದು, ಬಾಳಬಂದು (ನಾ). ೧. ಸರಳವಾದುದು : ಸುಲಭ 
ವಾದುದು: (೪). ೨. ಒಂದು ಬಗೆಯಲಿಪ : ದೇವನಾಗರೀ 


ಲಿಪಿ. ಬಾಳಬಂದು :(4). [ವ ಮುರಾ. ಬಾಳಬದ, ಬುಳಬಂದ] 
ಬಾಲಬಾಲಮರಣ (ನಾ). [ಜೈನ]ಐದು ಬಗೆಯ ಮರಣಗಳಲ್ಲಿ 


2 ಕ pe) Poe ಕ 
ಒಂದು ; ``'ಸಮ್ಮಗ್ಗರ್ಶನ. ಜ್ಞಾನ. ಚಾರಿತ್ರ, ತಪಸ್ಸುಗಳೆಂಬ 


ಆರಾಧನೆಗಳಲ್ಲಿ ಒಂದೂ ಇಲ್ಲದ ಮಿಥ್ಯಾದೃಷ್ಟಿಯ ಸಾವು” 
(ಕೈನಕೋ, ೦೪೩) : ಬಾಲಬಾಲಮರಣಂ ಬಾಲಮರಣಂ ಬಾಲಪಂಡಿತ 


ಮರಣಂ ಪಂಡಿತಮರಣಂ ಪಂಡಿತಪಂಡಿತಮುರಣಮೆಂದಿಂತು ಪಂಚ ಪ್ರಕಾರ 
ಮಕ್ಕುಂ . . ಚತುರ್ವಿಧಾರಾಧನೆಗಳೊಳೊಂದಾರಾಧನೆಯುವಿಲ್ಲದ 
ಮಿಥ್ಯಾದೃಷ್ಟಿಯೆ ಸಾವು ಬಾಲಬಾಲಮರಣಂ (೫43ರ. ೩೬೬). [ಸಂ.] 
ಬಾಲಬೋಧೆ (ನಾ). ೧. ಚಿಕ್ಕಮಕ್ಕಳಿಗೆ ಕೊಡುವ ಆರಂಭದ 
ಪಾಠ. ೨. ಮಕ್ಕಳಿಗೆ ಓದು ಕಲಿಸಂವುದಕ್ಕಾಗಿ ಬಳಸಂವ ಪ್ರಾಥಮಿಕ 
ಪುಸ್ತಕ: ಬಾಲಪಾಠದ ಪುಸ್ತಕ: (8). [ಸಂ. ಬಾಲಬೋಧ್‌] 
ಬಾಲಬ್ರಹ್ಮಚಾರಿ (ನಾ). ಚಿಕ್ಕಂದಿನಲ್ಲಿಯೇ ಸಂನ್ಯಾಸವನ್ನು ಸ್ವೀಕ 
ರಿಸಿದವನು : ಬಾಲಬ್ರಹ್ಮಚಾರಿಯ ಬಾರನೆಶ್ತಿತ್ತ ಉಂಡೆ ಭಕ್ತರೆಲ್ಲರೂ 
ಸತ್ತು ನೆಲಕಿಕ್ಕಿತ್ತ ಕಂಡೆ (ಅನಸಂ. ೯೩-9೨೬), [ಸಂ. ಬಾಲಬ್ರಹ್ಮಚಾರಿನ*) 
ಬಾಲಭಾವ (ನಾ). ಬಾಲ್ಕ ; ಎಳೆತನ : ಆ ಬಾಳಕೇಳಿಗಳ ಬಟ:ಯಿಂ 


ಬಾಲಭಾವಮಂ ಪೆಜಗಿಕ್ಕಿ ಯೌವನಪ್ರಾದುರ್ಭಾವಕ್ಕಿದಿರಾಗಿ (ಉಂತಿಪು. 
೧೦-೯೦ ಈ) ; ಕಳಂಗುಣು ಪೊದಲ್ಬಳವಡೆ ಬಾಲಭಾವದೊಳೆ ಭಾವಕಿ 


ಯರ ಬಳಿವರ* ನಿರಂತರ೦ (ಕಮರ. ೦೯೫ ಪ್ರಯೋ). [ಸಂ.7 
ಬಾಲಭಾಷಿತ (ನಾ). ಹುಡುಗುತನದ ಮಾತನಾ ಡುವವನು: ಅರ್ಥ 


ಕ 


ವಿಲ್ಲದ ಮಾತನ್ನಾಡುವವನು : ಬಿಃಳುಕೊಂಡಿರೇ ಸಾಕು ಭೀಮನು 
ಬಾಲಭಾಷಿತನಾದನೀ . ಭೂಪಾಲ ಕೌರವನೆಂಚಿನೇ ಮೊದಲಿಗನು 


ಮೂರ್ಯರಿಗೆ (ಕುನ್ಮಾರೀ- ೧೦-೩೮): [ಸಂ.] 


೬೪೦೧ 


39 


33 


ಇಲವ 
ಬಾಲಭಾಷೆ (ನಾ). ೧. ಮಕ್ಕಳ ಮಾತು: ಅಪ್ರಬುದ್ಧವಾದ ಭಾಷೆ: 
ರಂಗನು . ೬ ತನ್ನೆ ಬಾಲಭಾಷೆಯಲ್ಲಿ ಏನೇನೊ ಬರೆದು 
ಮಹಾದೇವೆಯ್ಯನವರಿಗೆ ತೋರಿಸಿ ತಿದ್ದಿ ಕೊಳ್ಳು ಶ್ತಿದ್ದೆನು (ರಂಗರೋ, 
೩೪). ೨. ಪ್ರಾಕೃತ ಭಾಷೆ: ಪ್ರಾಕೃತಭಾವೆಗೆ ಸಾರಸ್ವತವಿಂತಲೂ ಬಾಲ 


ಭಾಪೆಯೆಂತಲೂ ಹೆಸರುಗಳುಂಟು (ತುರಿದು. 9-೧೨೩). 
ನಾಲ್ಕದಲ್ಲಿ ಕಲಿತ ವಿದ್ಯೆ : ಚಾಪದ 
ದಂದ ನಿಮಗೆ ತೋಜಟ್‌ಸುದೆ 'ಸೈರಿಸುವುದೀ ಬಂಲಭಾಷೆ 
(ಸಂ. ಬಾಲಭಾಷಾ] 
ಬಾಲದೊಡಿಗೆ : 


(ಆಲಂ) 
ಯಾ ನಿಮ್ಮೊಳಜತ 
u ಹ! 


ವೈರಬಂಧದ 


ಚಾರುವಿ 


[oc pr) 


ಬಿಡುವದು (ಕಕ್ಕ ¢° 6-43): 


ಬಾಲಮಂಡನ (ನಾ). 


ಹು ಭುವನೈಕಮಂಡನನೊಳೇ 

ನೆಸದಿರ್ದುದೊ ಬಾಲಮಂಡನಂ (62ಫು- ೫.೬೦). [ಸಂ.] 
ಬಾಲಮರಣ (ನಾ). [ಜೈನ]ಐದು. ಬಗೆಯ ಮರಣಗಳಲ್ಲಿ ಒಂದು : 
ಅಜ್ಞಾನ ಅಥವಾ ಅವಿವೇಕದಿಂದ ತಂದುಕೊಳ್ಳುವ ಸಾವು: 
ಸಮ್ಮಗ್ಹರ್ಶನಾರಾಧನೆಯನುಳ್ಳ ಓಸಂಯತ ಸಮ್ಮುಗ್ಗಷ್ಟಿಯ ಸಾವು ಬಾಲ 
ಮರಣಂ (ತಸಾಕ- ೩೬೬) ; ಯಾವುದೋ ಕುದ್ರದೇವತೆಗೆ ಹರಕೆ ಹೊತ್ತು 
ಉಪವಾಸ ಮಾಡಿ ಸಾಯುವುದು. ವಿಷಪಾನ ವಕಾಡಿ ಅಥವಾ ನಿ.ರಲ್ಲಿ 


i 
* ಬ:ಲಮರಣ "ವೆಂದೂ (ಬಾಲ -- ಅಜಾ ವಿ. ಅವಿವೇಕಿ). ಸಲ್ಲೇಖನ 
ವನ್ನು ” ಪಂಡಿತಮರಣ “ವೆಂದೂ ಕರೆಯುತ್ತಾರೆ (೪549. 7೨). 
ಬಗೆಯ 
ಮೆಣಸು : “ಚವಿಕೆ, ಗಂಧಮಣಸು, ಮರಮೆಣಸು. 
ಶಹ್ಟರಜಿವ್ಹಿ” (ಸಸ್ಮರಿ 90೬) : ಕಾಳುಗಲೆ | 
ಫಲಾವರಣದ ಬುಡ ಅಸಾಧಾರಣವಾಗಿ ಬೆಳೆಯುವುದರಿಂದ ಪ್ರತಿಕಾಳಿಗೂ 
ಒಂದು ತೊಟ್ಟು (ಬಾಲ) ಹೊರಟಂತೆ ಭಾಸವಾಗುತ್ತದೆ. 
ಇದಕ್ಕೆ ಬಾಲಮೆಣಸು ಎಂಬ ಹೆಸರು (ಕಂಕೋ. 2೭11. ೬೩). 
(ಬಾಲ + ಮೆಣಸು (ಇಮೆಲಸು) ] 
ಬಾಲರಕ್ಷೆ (ನಂ). ದುಷ್ಟಗ್ರಹ ಅಥವಾ ಭೂತಬಾಧೆಯಾಗದಂತೆ 
ಮಕ್ಕಳಿಗೆ ಕಟ್ಟುವ ತಾಯಿತ, ದಾರ ವೊದಲಾದ 
ಸಾಧನ. [ಸಂ. ಬಾಲರಕ್ಷಃ] 
ಇಲರಸ (ನಾ). [ವೈದ್ಯಶಾ] (ಮಕ್ಕಳ ಹಳೆಯ ಜ್ವರ. ಕೆಮ್ಮು. 
ಶೂಲೆ ಇತ್ಯಾದಿಗಳಿಗೆ ಕೊಡುವ ಗಂಧಕ... ಸೋನಾಮುಖಿ 
ಮುಂತಾದುವುಗಳ ಮಿಶ್ರಣದಿಂದ ತಯಾರಿಸುವ) ಒಂದು ಬಗೆಯ 
ಷಧ : ಮಣಿಶಿಲಾಸಿವೃರಸವು ಸಮವಾಗಿ ಕರಗಿಸಲು ಖಾಲರಸ 
ವಾಗುವುದು (ಗಂರಶ್ರ. €-0)- [ಸಂ.) 
ಬಾಲರಾಕ್ಷಸ "ಬಲರಾಕ್ಷಸಿ' ನೋ. 
ಬಾಲರಾಕ್ಷಸಿ "ಬಲರಾಕ್ಷಸಿ' ನೋ. 
ಬಾಲರ್ಷಿ (ನಾ). ಯಷಿಸತ್ವವುಳ್ಳ ಬಾಲಕ : ಲೈಗೇಂ ಕಡಮೆ. 
ಹೇಳವ್ವ, ನಿನಗೆ ಬಾಲರ್ಷಿ ಭರತನ ಕೂರ್ಮೊ? (ಶ್ರೀರಾಮೂ- ೪೩-೧೩೨). [ಸಂ.) 
ಬಾಲಲೀಲೆ (ನಾ). ಇ ಬಾಲಕೇಲಿ : ಶಿಶುವಾಗಿ ಬಾಲಲೀಲಿ ತೋಣ್‌ದೆ 
(ಪ್ರರಂದ. ೩-೬೪-೩) ;: ಕಂದನಂಡುವ ಬಾಲಲ್ಲೀಲೆಯಂ ನೋಡಿ... 
ಪ್ರೀತಿಯಂ ಪಡೆವರ್‌ (ಕಂ. ೦೮-೨೦). [ಸಂ. ಬಾಲಲೀಲಾ] 
ಬಾಲವ (ನಾ). [ಜ್ಯೋತಿ] ಹನ್ನೊಂದು ಬಗೆಯ ಕರಣಗಳಲ್ಲಿ 
ಎರಡನೆಯದು ; ಒಂದು ಬಗೆಯ ಕಾಲಮಾನ : ಬವ ಬಾಲವ 
ಕೌಲವ ತೈಶಿಲ ಗರಜೆ ವಣಿಜೆ ಭದ್ರೆಗಳೆಂಬವೇಳುಂ ಚರಕರಣಂಗಳು ... 
ವರ್ತಿಸುತ್ತಿಹವು (ಎತೇಕ. ೨೬೨) ; ಚರ ಮತ್ತು ಸ್ಥಿರ ಎಂದು ಕರಣ ಎರಡು 
ವಿಧ. ಬವ ತುಲೆ ಗರಜೆ ವಣಿಜೆ ಭದ್ರೆ ಈ ಏಳು 
ಚರಕರಣಗಳು (838. 20. ೩-೩೬6). ` ನಂಗವ ' ಪೆರಾ. [ಸಂ.) 


ತೆ 
ಆದ ರಂದ 
ಸಾ 


ನನ್ನೊ 


ಕ ಜು. 
ಬಾಲವ ಕಾಲವ 


ಬಾಲವಂದ 


ಬಾಲವಂದ, ಬಾಳವಂದ (ನಾ). ಮಕ್ಕಳಿಗೆ ತೊಡಿಸುವ ಉಡುಪು. 
ಆಭರಣ ಇತ್ಯಾದಿ ; ಮಕ್ಕಳ ಉಡುಗೆ.ತೊಡುಗೆ : ಅರಳೆಲೆಯತ್ತಿ 
ಕಾಯ್‌ ಪುಲಿಯೇಂಂಗುರ್‌ , . . ಗೊಂದಳಿಸಿರೆ ಬಾಲವಂದದ ತೆರಳ್ಳಿಯಿ 
ನಚ್ಯುತನಾದಮೊಪ್ಪಿದಂ (ಸೂಸು. ೭-೭). ಬಾಳೆವಂದ : ಬಾಳವಂದಂಗಳ 
ನೊಯ್ಯ್ಯನೆ ತಂಡಿಸಿದಾಗಳಾ ಶಿಶು ಜಿನಶಿಶುವೆಂಬಿನಗಮೇಂ ಮನಂಗೊಳಸಿ 
ದನೋ (ಸುಳುಮಾ. 00-೩೪) `; ಆರಳೆಲೆ . . . ನೂಪುರಂ ವರವಲಯಂ 
ಗಳೆಂಬ ಪಲವಂದದ ಚಂದದ ಬಾಳವಂದಮೊಬ್ಬಿರೆ ಏತೃಮಾತೃಗಳ್ಲಿ 
ಪಡೆದರ್‌ ತನಯರ* ನಯನೋತ್ಸವಂಗಳ೦(ಶಂಾಮಾ. 
[ “ಹಿಂ. ಬಾಲಾಬಂದ. / ಸಂ. ಬಾಲಬಂಧೆ ] 
ಬಾಲವಕರಣ (ನಾ). ಇ ಬಾಲವ ; ಬಾಲವಕರಣಕ್ಕೆ ವನಂ ೪ ಗಳಿಗೆ 
ಮೇಲೆ ತ್ಯಾಜ್ಯ (ಭಾಸ್ಕರ. ೬೦-೩).. [ಸೆಂ-] 
ಬಾಲವಣ (ನಾ). ಇ ಬಾಲದೆಳ್‌ಗೆ :  ಬಾಲವಣಮಂಮಾಯಿಲದೆಲ್‌ 
ಗಳುಮನ್ನೆಲದ ನೇಸಆ ಉಳ್ಳನ್ನೆಗ ಬಿಟ್ಟ (ಇಇ. ೫7-. ೩೪-೬ ; 9ನೆಯ 
ತಕ?) : ಖಾಲವಣಂ ಬೇಡುವನೊಂದೆ ಗೊಂದೆಗಂ (ಕಮುದ- ೩೩ ಪ್ರಯೋ). 
ನಾಲ್ಕ * ಪಣ] 
ಬಾಲವಣದೆಆ* (ನಾ). ಮಾಲ ಚಿಕ್ಕ ಬೆಳುಗಲಿಯ ಹೆಗೆದೆಜಕ 
ಬಾಲವಣದೆಟ ಯೊಳಗೆ ಎಳ್ಳೇಶ್ವ ರದೇವರ ನಂದಾದೀವಿಗೆಗೆ ವರುಷ 
ನಿಬಂದ್ಧಿಯಾಗಿ ಕೊಟ್ಟ ಪ ೨ (4 2.೫. ಹೊಳೆನ. 1237). 
[ ಬಾಲವಣ + ತೆಅ”  ] 


೩-೦೪೦). 


೯೪೪9-೦೦; 


ಬಾಲವತಿ, ಬಾಳವತಿ (ನಾ). ಹೆರಿಗೆಯ ಇನ್ನೂ ಆರೈಕೆಯನ್ನೂ 
ಹೊಂದುತ್ತಿರುವವಳಂ ; ,ಬಾಣಂತಿ : ಮಾಡಿದರ" . . . ಬಾಲವತಿ 


ಗಂದಭಿಷೇಕಮನಂಗನಾಜನಂ (ಕಾಂತೀಕ್ಕ- ೪.೩೨). ಬಾಳವತಿ : ಮಾಡಿದರ್‌ 
. ಬಾಳವಶಿಗಂದಭೀಷೇಕಮನಿಂತು ಕಾಂತೆಯರ್‌ (ಕುಸುಮಾ. 
" ಬೂಳಂತಿ ' ಪರಾ [ ಸಂ. ಬಾಲವಶೀ ) 
ಬಾಲವದ್ದೆ (ನಾ). ಬಾಲ್ಯಾವಸ್ಥೆ ಯಲ್ಲಿರಂವವನು ; ; ಹಸುಮಗು (?): 
ಬಾಲವದ್ದೆಯಂ ಕೂಸಂ ಸಿಸುವನವ್ಯಕ್ತನಂ ವಿಸುಟ್ಟೆಂತಂ ತಪಂಬಟ್ಟೈ ಪಂಪ 
ಕರ್ಮ ದಯೆಯಿಲ್ಲದೊಂ ನಿಷ್ಠರುಣಿ ಎಂದು ಬಯ್ದು೪೯ (ನರ್ಮಾರಾ. ೪೩-೦೦); 
ವಂಗನೆ ನೀನಿನ್ನುಂ : ಕೂಸನೈ ಟಾೋ[ಣಕಾಂ- ಳ)ವದ್ದೆ . , - ಪಶ್ಚಾ 
ತ್ಯಾಲದೊಳ್‌ ತಪಂಬಡುವುದೆಂದೊಡೆ (ಠಡ್ಗಾರಾ- ೧೦೩-೭). “ ಮಂಗಳ 
ಕರನಾದ ಬಾಲಕ ? ” (ನಡ್ಮಾರಾ, ಶ್ಕತಿ- ೨೪೬)- _[ಬಾಲ್ಕ +.7?] 
ಬಾಲವಧ (ನಾ). ಮಕ್ಕಳ ಕೊಲೆ ; ಶಿಶುಹತ್ಯೆ : ದೊರೆಕೊಂಡುದು 
ನಿನಗೆ ಪಾತಕಂ ಬಾಲವಧಂ (ಗರಾಯು- ೯-೩೪). [ ಸಂ.] 
ಬಾಲವಿಧವೆ (ನಾ). ಚಿಕ್ಕವಯಸ್ಸಿ ನಲ್ಲಿಯೇ ಗಂಡನನ್ನು ಕಳೆದುಕೊಂಡ 
ವಳು : ಹೀಗೆಯೇ ಇನ್ನೊಬ್ಬ ಬಾಲವಿಧವೆಯಿದ್ದ ಳು (ಹುಮೂಂಐ- ೪೫): 
[ ಸಂ. ಬಾಲವಿಧವಾ ] 
ಬಾಲವೂರು, ಬಾಳವೂರು (ನಾ). ಒಂದು ಊರಿನ ಹೆಸರು ; p ಈಗಿನ 
ಧಾರವಾಡಜಿಲ್ಲೆಯ ಹಾನಗಲ್ಲು ತಾಲ್ಲೂಕಿನ ಬಾಳೂರಂ : ಪಾನು 
ಜ್ಗಲ್‌ ಕಿಜುವಳ್ಳಿ ಬಾಲವೂರು . . . ಗ್ರಾಮನ್‌ ಮಧ್ಯ್ಮೇ (ಇ6. 112. 
758). ಬಾಳವೂರು : ಬಾಳವೂರು ಇತ್ಯೇತೇಷಾಂ ಗ್ರಾಮಾಣಾಂ 
(aa: ೪. ೨09-೬೪; 767). [? + ಊರ್ಕು (ಆಊರ್‌) ] 
ಬಾಲಶಯ್ಯ್ಕೆ (ನಾ). (ಮಗುವನ್ನು ಮಲಗಿಸುವ) ತೊಟ್ಟೆಲಂ : “ಶೈಶವಿ 
ಬಾಲಶಯ್ಕೆಯೆನೆ ತೊಟ್ಟಿಲಕ್ಯಂ ” (ಮಂಗರಾ- ೬೦-೦೬). ' 
[ ಸಂ. ಬಾಲಶಯ್ಕಾ ] 
ಬಾಲಶಶಿಮಾೌಳಿ (ನಾ). ಬಾಲಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ; 
ಶಿವ: ಪ್ರಮಥರಜಔಟುವದೆ .. 
ಯುಳಿದು . , . ಭೆಕ್ಟೈಕಭೂವದ 


೬-೭6). 


೨೭೩ 


ಸಮತೆಯ ಇ೪ಿದಿಬ್ಬರನು ಮಡಗಿದ 


೬೪೦೨ 


25 


40 


- ಆದ್ಯರಜ್‌ಯುದೆ ಬಾಲಶಶಿಮೌಳಿ ಕ್ಷಮೆ |46 


ಬಾಲಾತಪ 


ಬೆಡಗು ಲೇಸಾಯ್ತೂ (8ಸಫ್ರ. ೩೭-9೦); ನಿಮ್ಮ ನೆಲ” ಕೆಟ್ಟಾಡಿದರ ಬಾಯ 
ಹುಳುವುದೆಂದನು ಬಾಲಶಶಿಮಾೌಳಿ (ಕಾವಾ. ೦೬-೩5). 
[ ಸಂ. ಬಾಲಶಶಿಮೌಲಿನ್‌ ] 
ಬಾಲಶಿಕ್ಷೆ (ನಾ). ಚಿಕ್ಕ ಮಕ್ಕಳ ಶಿಕ್ಷಣ ; ಬಾಲಕರಿಗೆ ಕೊಡುವ ವಿದ್ಮಾ 
ಭ್ಯಾಸ: ಬಾಲಶಿಕ್ಷೆಗಂ ವಿನ್ಶಾ ಸದ ವಕ್ಕಾಣಕ್ಕಂ ವೃತ್ತಿಯ ಭೂಮಿಯೊಳಗೆ 
ಬಿಟ್ಟ ಭಟ್ಟವೃತ್ತಿಯೊಂದು (9. ೫%. ೯೩-೩೦ ; ?)- [ಸಂ. ಬಾಲಶಿಕ್ಷಂ] 
ಬಾಲಸಂಗಡ (ನಾ). ೧. ಕುಸ್ತಿಯ ಒಂದು ಪೇಚು; ವೇಲ್ಲಯಂದ್ದ ದ 
ಒಂದು ವರಸೆ. ೨. ಕತ್ತಿವರಸೆಯಲ್ಲಿ ಒಂದು ಬಗೆ : ಬಾಲಕರೊಡನೆ 
ಕೂಡಿದಂಥಾ ಗೊಣಿಯಿದಕ್ಕೆ ಬಾಲಸಂಗಡಯೆಂಬ ಹೆಸರೆ (ಏಡ್ಡಬೀ. ೨-೩೦). 
[ ಹಿಂ. ಬಾಲಸಂಗಾಡಾ, ಬಾಲಸಿಂಗಡಾ ; ಮರಾ- ಬಾಳನಾಂಗಾಡಾ ] 
ಬಾಲಸನ್ಯಾಸಿ (ನಾ). ಚಿಕ್ಕವಯಸ್ಸಿನಲ್ಲಿಯೇ ಸಂನ್ಯಾಸಿಯಾದವನ: : 
ಉಡುಪಿಯಲ್ಲಿ ಬಾಲಕೃಷ್ಣನ ಪ್ರತಿಷ್ಠೆಯೂ ಬಾಲಸನ್ಯಾಸಿಗಳ ಪೂಜಾ 
ಪದ್ಧತಿಯೂ . . , ಭಕ್ತಿಯ ಸಾಕ್ಷಿಯಲ್ಲದೆ ಬೇರೆ ಅಲ್ಲ (೪6ರ. ೨6೭) ; 
ಬಾಲಸನ್ಮಾಸಿ ಕೆಟ್ಟರೆ ಖೂಳನಾಯಿಗಿಂತ ಕಡೆ (ಗಾರಿ): 
[. “ಸಂ. ಬಾಲಸಂನ್ಮಾಸಿನ್‌ ] 
ಬಾಲಸರ (ನಾ). ಗಾಳಿಪಟಕ್ಕೆ ಕಟ್ಟುವ ಉದ್ದ ವಾದ ಪಟ್ಟಿ : ಬಾಲಂ 
ಗಚ್ಚೆ; ಬಾಲಂಗೋಸಿ : ಪಟ ಬಾಲಸರ ನ ಎಡಿದ್ದರೇನಾ ಸೂತ್ರ 
ಕಿಂಚಿತ್ತು ತಪ್ಪಿದಡೆ ಅದು ಖೇಚರತ್ವದಲ್ಲಿ ಆಡಲಜಯದು (ನೋವಾ 
೩೭-೦3೬) : ಪಟದೊಳಗಣ ಬಾಲಸರಕ್ಕೆ ಪ್ರತಿಸೂತ್ರ ನೇಣಂಂಟೆ (ಮದೇಪ- 
೨೬೪-30). [ ಬಾಲ್ಕ 4 ಸರ್ಕ] 
ಬಾಲಹುಳು “ಬಾಲಪುಳು' 
ಬಾಲಳಿ (ನಾ)- ಎಳೆಯ ದುಂಬಿ ; ಮರಿದಂಂಬಿ : " ಬಾಲಳಿಗುರುಳು ' 
ಪರಾ: [ಸಂ. ಬಾಲಲಿ] 
ಬಾಲಳಿಗುರುಳು (ನಾ). ಮರಿದುಂಬಿಯಂತೆ ಕಪ್ಪಾಗಿರುವ ಕೂದಲು : 


[on 
ಲಿ. 


ಸುಳಿಗುರುಳವರುಂಗುರಗುರುಳವರು ಬಾಲಳಿಗುರುಳವರು . .. ಆ 
ಕುವರಿಯ ಬಳಿವಿಡಿದೈದಿತೊಗ್ಗಿನಲಿ (ನೋಹತ- ೨9-0೦) - 
[ ಬಾಲಳಿ-4ಕುರುಳು, (-ಆಕುರುಳ) ) 

ಬಾಲಾಖಾನೆ (ನಾ). ಉಪ್ಪರಿಗೆ ; ಮೇಲ್ಮಾಡ ; ಮಹಡಿ : ಅರಮನೆ 


ಯೊಳಕ್ಕೆ . . . ಎಡಪಾರ್ಶ್ವದ ಬಾಲಾಖಾನೆಯಲ್ಲಿ ಮಹಾರಾಜರವನರು 
ನವರತ್ನಾಲಂಕೃತವಾದ , ದಂತದ ಸಿಂಹಾಸನದ ಮೇಲೆ ಮುಹೂರ್ತ 
ಮಾಡಿಸಿದ್ದರು (ನುಹಾವಂ- 11. ೩1). [ಪಾರ.'ಹಿಂ. ಬಾಲಾಖಾನಾ] 
ಬಾಲಾಟ (ನಾ). ಮಗುವಿನ ಆಟ ; ಬಾಲಕೇಳಿ : ಬಲು ಪರಿ ಒಂದೊಂದು 
ಬಾಲಾಟದಲಿ ನವಿದು ಒಲಿಮೆಯಿಂದಲಿ ನೋಡೆ ಬಂದ ಯಾೌವನಸ್ತೀಯರ 
ನಿಲಿಯ ಬಿಡಿಸಿ (ಐಸ್ತೋಸು. ೧೯-೩). [ಬಾಲ್ಯ + ಅಟ] 
ಬಾಲಾತಪ, ಬಾಳಾತಪ (ನಾ). ೧. ಆಗ ತಾನೆ ಉದಯವಾದ 
ಸೂರ್ಯನ ಬೆಳಕಂ ; ಎಳೆಬಿಸಿಲು; ಬಲಿಯದಿರುವ . ಬಿಸಿಲು ; ಹರಿ 
ಚಂದನವಿಚ್ಛುರಿತಾಂಗರಾಗನತಿರುಚಿರಹಾರನೇನೆಸೆದನೊ  ನರ್ದುರಮಂಂ 
ಬಾಲಾತಪಮುಂ ಬೆರಸಿರ್ದದ್ರೀಂದ್ರನಂತೆ ಪಾಂಡ್ಮನೃಪೇಂದ್ರ೦ (ಕಾಂತಿಫು. 
ಪೆಣ್ಣುಂಬಿಗಳನ್ಟಿಯ್ಹು ಪುಷ್ಪರಸಾಸಾರದ ತುಂತುಜಿಂದೆಐಕೆ 
ನಾಂದಾದೋಳಿತಾಶೋಕಮಂಜರಿಯಂ ಸಾರ್ವುವು ಪಲ್ಲಪೋಲ್ಲಸಿತನುಂ 
ಬಾಲಾತಪಭ್ರಾಂತಿಯಿಂ (ಮಲು. ೨-೩೬). ಬಾಳಾತಪ:: ೧. 
ಮತ್ತೂರ್ವಳ ಲೋಚನಕುಮೂದಂ ಮುಂಗಿದುವು ಕುಮುದಿನಿಗಳ* ಬಾಳಾ 
ತಪಕ್ಕೆ ಮೊಗವಿಖಾಯುದಮವೋಲ್‌ (ಮಫ. ಪಿ. ಕಿರುಪ್ರಕಾಶ ; 
ಮಂದಕಾಂತಿ : ಅರಿಕೇಸರಿಯ ಪಾದತಳಂಗಳದಿಗೆಜಗಿದರಿನರಪಾಲರ 
ಮಕುಟಮಾಣಿಕ್ಕಮರೀಚಿಜಾಲಬಾಳಾತಪ-ಗಳನಲೆದು ಕೆಂಕಮಾದಂತಾದುವು 
[ಸಂ.] 


೫-೦೩೮) ; 


೬-೦೨೪). 


(ಶಂಪಭಾ - 3-೩ ವ) p 


ಬಾಲಾಭ್ಯಾಸ | ೬೪೦೩ ಬಾಲೇಯ 


ಬಾಲಾಭ್ಯಾಸ (ನಂ). ಚಿಕ್ಕವಯಸ್ಸಿನಲ್ಲಿ ಮಾಡುವ ಸಾಧನೆ: ಪೊನ್ನ ಪಿಳುಕಿನ ಕೋಲ ಬಾಲಿಶಮಂ ನೋಡು (0ಫೂಕ್ಕ: ೦೬೦-೧೨): 
ಬಾಲಾಭ್ಯಾಸವ ಮಾಡಹೋದರೆ ಎನ್ನ ಸುರಿಗೆ ಎನ್ನ ನಟ್ಟಿತ್ತು ಎಂತಯ್ಯಾ |. ೮. ದಿಂಬು; ಮೆತ್ತೆ. [ಸಂ.] 
ಕಲಿಯೊಡನೆ ಶ್ರವವ ವತಾಡುವೆನು (2ಸತ. ೬೩೨೪). "ಬಾಲಸಂಗಡ' ಬಾಲಿಶತೆ (ನಾ). ದಡ್ಡತನ ; ಮೂಢತೆ : ಜಗತಿಯುದ್ದಂಡ ರಣ 
ಪರಾ. [ಸಂ.3 ಪಂಡಿತ ಸುರೇಂದ್ರಸುತನಿಗೆ ಸಿಲುಕಿದೀ ರಾಜ್ಯ ತನಗೆಂತಡಸಿತೆಂಬ ಬಗೆಯ 
ಬಾಲಾರಿಪ್ಪ (ನಾ). ಬಾಲಗ್ರಹ. [ಸಂ.] 5 ನರಿಯದೆ ಪೋದ ಬಾಲಿಶತೆಗೊಳಗಾದನುಪಕೃತಿಯಂನೆಣಿಸದಾದ (ನೀಕಾರಾ. 
ಬಾಲಾರ್ಕ, ಬಾಳಾರ್ಕ (ನಾ). ಅದೇ ತಾನೆ ಹುಟ್ಟಿದ ಸೂರ್ಯ ; 9-0೪-೬). [ಸಂ. ಬಾಲಿಶತಾ] 
ಉದಯರವಿ : ತದಂಗನಾಂಕತಲದೊಳ* ಬಾಲಾರ್ಕನ ಸಬಾ ಭಾಸುರ ಬಾಲಿಶತ್ವ (ನಾ). ಇ ಬಾಲಿಶತೆ : ಎಲೆ ಮೂಢ ಬಾಲಿಶತ್ವದ ನುಡಿಗಳಂ 
ತೇಜೋಧಿಕನಪ್ಪ ಬಾಲನನೊಟಲ್ಲಟ್ಮಿ ರ್ತು ನೋಡುತ್ತಮಿರ್ವರುಮಂ ಮನ ಬಂದ ತೆರದೊಳುಸಿರಿದೆ (ನೆಂಕಾರಾ. ೬-೨೬-೬೭). [ಸಂ.] 
ಮೂಮೆ . . . ಬಲಗೊಂಡು (ಅಕ್ರ. ೭-೪೪); ದಿನದೇವಿ .ತಾಂ ಬಾಲು (ನಾ). ರಬ್ಬರು, ಪ್ಲಾಸ್ಟಿಕ್ಕು ಮುಂತಾದುವುಗಳಿಂದ ಮಾಡಿದ 
ಬಾಲಾರ್ಕಕಲಶದೀಪಂಬಿಡಿದು ಹೊತ್ತರೆಯ ಹೊಸ್ತಿಲಂ ದಾಂಟುತಿರೆ, | 10 ಆಟದ ಗುಂಡನೆಯ ವಸ್ತು; ಚೆಂಡು: ಬಾಲು ನಮ್ಮ ಗೋಲಿನ ಒಳಗೆ 
ಸೇರ್ದುದಾ ತೇರಯೋಧ್ಯೆಯ ನಾಡಿನೆಲ್ಲೆಯ೦ (ಶ್ರೀರಾಮಾ. ೯೪೬-೪೯೭). ಬಂದು ಬಿದ್ದಿತ್ತು (ಕಾರೆಮು- ೭೭). [+ ಇಂ. pall] 
ಬಾಳಾರ್ಕ : ವೇಲೆಯ ತಮಾಳವನಮಂ ಕಾಳದ ಕಟ್ತಲೆಯೆ ಗೆತ್ತು | - | ಬಾಲೆ, ಬಾಳ್ಗೆ (ನಾ). ೧. (ಹದಿನಾರುವರ್ಷದ ಒಳಗಿನ) ಹುಡುಗಿ : 
ಮುತ್ತಿದುವಕ್ಕುಂ ಬಾರ್ಳಾ೯ಬಿಂಬಶತ೦ (ಮು. ೦೨-೧೨೭). [ಸಂ.] ವಯಸವಿಭೇದದಿಂ ಬಾಲೆ ಯಾವನೆ ಪ್ರೌಢೆ ಲೌಲ್ಕೆಯೆಂದಿಂತು ಧರಿತ್ರಿ 
ಬಾಲಾಶೋಕ (ನಾ). ೧. ಎಳೆಯ ಅಶೋಕವೃಕ್ಷ. ೨. ತರುಣಿ ಯೊಳಪ್ಪರ್‌ ನಾಲ್ವ೦್‌  ಕಾಂತೆಯರ್‌ (ಮುರಡಿ, ೬-೦) : ಸಲೆ ಬರಿಸೆ 
ಯರಿಗಂಂಟಾಗುವ ದುಃಖ ; ಯುಬವತಿಯರಿಗಾಗುವ ಶೋಕ : |೩£ ವಿಸಾರಾಜಅಲಿ ಬಾಲೆ (8ನವ. ೩-9). ವ. ಯುವತಿ; ತರುಣಿ: ಬಾಲೆಗೆ 
೧, ೨: ಬಾಲಾಶೋಕಂ ವಿಗ್ರಹಲೀಲೆ ರಜೋವಿಕೃಶಿ . . . ಇಲ್ಲ ಬನ ಗಂಣಕಾಂತಿ ವಯೋಲೀಲೆಗೆ 'ವಿನಯಪ್ರಧಾನಗುಣಗಣಿಗೆಣೆ ಭೂಪಾಲಂ 
ದೊಳಲ್ಲದೆ ಜನದೊಳ೪* (ಜ್ರತ್ನಫ. ೨-೨೪). ` (ಶಉಂತಿಫು. 3-083); ಬಾಲೆಯ ಕಡೆಗಣ್ಣೋಟಮೆ ಸಾಲದೆ ನನೆಗಣೆಗಳೇವುವು 
[ಸಂ. (ಬಾಲ--ಅಶೋಕ ; ಬಾಲಾ ಶೋಕ) ] (ಶಂರಾಲಾ. 3-99); ಕೇಳೆಲೆ ಬಾಲೆ! ಮಲದ ಘುಲೆ! (ರಾತೂಕ್ಕ- ೭-೦)- 
ಬಾಲಾಸು (ನಾ). ಭಾರ ಹೇರುವುದಕ್ಕೆ ಮುಂಚೆ ಎತ್ತು. ಕುದಯೆ ೩. ಮಗು; ಶಿಶು: ಬಾಲೇನ ತೊಟ್ಟಿಲಿಗೆ ಮಲಗಿಸಕ್ಕೆ ಮುಂಚೆ. ಮೈಗೆ 
ವಂಂತಾದಂವುಗಳ ಬೆನ್ನಿನ ಮೇಲೆ ಹಾಕುವ ಬಟ್ಟೆಯ ತಡಿ : ಒಳ್ಳೆ [20 ಎಣ್ಣೆ ಹಚ್ತೆದೆ ಅಂತಾ ಕಾಣ್ತದೆ (ನುಲೆನು. ೪೩೦). ೪. ಒಂದು ಬಗೆಯ 
ಒಳ್ಳೆ ಎತ್ತಿಗಳ ತಲಾಸು ಮಾಡಿಸಿ ಕವುದಿ. ಗೋಣಿ, ಬಿಗಿ. ಬಾಲಾಸು ಮಲ್ಲಿಗೆ. ೫. ಒಂದು ಬಗೆಯ ಸ ಸಸ್ಯ: “ಬಾಲೆ. ಸೊಟಗೆ. ಸೋಟಿಗೆ” 
ಸಹಾ ತಯಾರು ಮಾಡಿಸಿ... ಹುಲ್ಲು ನೀರು ಇದ್ದಲ್ಲಿಗೆ ಚರಾಯಿಗೆ | - (ಸಸ್ಮಶಿ. ೪೪); ಸೊಟಗೆ. ಬಾಲೆ (ಮೈ ಔಗಿ. ೩86-೧0೭೩). ೬. ಸಣ್ಣ 
ಕೂಡಿಸಿದರು (ಕೇಂದ್ರ. ೩೭). (ಪಾರ. ಬಾಲಾಸ್‌]. ಗಾತ್ರದ ಏಲಕ್ಕಿ. ೭. ಅರಿಸಿನ. ೮. ತೆಂಗಿನ ಕಾಯಿ. ಬಾಳ್ಗೆ: ೨. 
ಬಾಲಿಕೆ; ಬಾಳಿಕ್ಕೆ (ನಾ). ೧. ಹುಡುಗಿ : ಬಾಲಕಿ: ಬಾಲಿಕೆ[ಕಾಕಾಂ. ಕೇಳಿರೆ ಕಂಕಭಟ್ಟನೆ ಯುಧಿಷ್ಮಿರನಾ ವಲಲಂ ವೃಕೋದರಂ ಬಾಳೆಯರಂ 
ಲಕಿ]ವು ಗ್ಗೆ ತಕ್ಕು ದೇಕ್‌ಯಳ್‌ ಪಲರಂ ಪೆಜಿಗಿಕ್ಕಿ ಸೂಡಿದಳ್‌ ಮಾಲೆಯಂ [95 ದಲಾಡಿಪ ಬೃಹಂದಳೆ ಫಲ್ಲುಣಂ (ಶಂಶಳಾ. ೯-೬); ತೋಳ ನಖವ್ರಣಕೆಅ 
(ಶಂರಾಮಾ- ೩-೪೭). ೨. ಚಿಕ್ಕ ಗಾತ್ರದ ಏಲಕ್ಕಿ- ೩. ಉಸುಕು ; ಗದ] ಬಾಳೆಗಳಂ ನೋಟ್ಟ್ಬ ಬಾಳೆ ಕಣ್ಮೀನೆಂಬಾಳೋಳಮನೊಡರಿಸೆ ಸಲೆ 
ಮರಳು. ೪. ಶ್ರೇಷ್ಠವಾದ ನೆಲ್ಲಿಯ ಮರ: ರಾಯನೆಲ್ಲಿ; ನೃಪಮಾಳೆಗೆ ಪಡೆದ” ಮೃಗಾಕ್ಷಿ ಪರಿಸಂಭ್ರಮಮಂ (ಶಾಂಶಿಫು, 6-9೩) - 
ಅರನೆಲ್ಲಿ (?) : “ಅರನೆಲ್ಲಿ ಬಾಲಿಕೆ[ತಾಕಾಂ. ಲಕಿ]ಯೆನಿಕ್ಕು” (ಹುಂಗಲಾ-1 * (ಸಂ. ಜಾಲಾ) 


೩೬-ಂ೪)- ಬಾಳಿಕ್ಕೆ ; ೧. ಶಿಖಂಡಿಯು ಕೇಳಿ ನಮ್ಮಾ ಮಾನ ಹೋಗುವು| [ಬಾಲೆಮರ (ನಾ). ಒಂದು ಬಗೆಯ ಮರ: “ಬಾಲೆಮುರ, ಮಲ್ಲಲಿ. 
ದೆನುತ ರಾಶ್ರಿಯಲಿ ಆಲಯವ ಬೀಳ್ಕೊಂಡು ಗಹ್ವರದೊಳು ವನಕ್ಕೆ [30 ಅಬನಾಸ. ಕರೀಮರ” (ಸಸ್ಮಪಿ. 8೦); (ಮೈಠಿಗಿ, ೩೦-೩೯೯), [ಬಾಲೆ 4. ಮರ) 
ತರಲು ತುಂಬುರು ಬಾಳಿಕೆಯ . ಕಂಡಂದು ದುಗುಡವಿದೇನು ಹೇಳಿಂದ ತ (ನಾ). ಇಬಾಲೆ ೨: ತೋಳೊಳೊಪ್ಪುವ ಸರ ತಾತಿ ಹೊಂಬ 


(ಸಧಶ. ೦೩-೬೦). (ಸಂ. ಬಾಲಿಕಾ] ಬಾಲೆವೆಣ್ಣುಗಳ್ಳೆದಿದರು (ಕಂನವಿ. ೨೦-೦೬). 

ಬಾಲಿಶ (ಗು). ೧. ಮಗುವಿಗೆ ಸಂಬಂಧಿಸಿದ ; ಶಿಶುಸಹಜವಾದ ; ಸಹಸರ, (ಬಹುವ): `ಹೊಸಹರೆಯದ ಹೊಮಿ ಒನೆ ಬಾಲೆವೆಂಗಳು 
ಬಾಲಸ್ವಭಾವದ- ೨. ದಡ್ಡತನದ ; ಜ್ಞಾನಹೀನವಾದ : ಹೀಗೆ ಜಸವದೆದೆಸೆದರೇನೆಂಬೆ (ಕುನಂ. ೨೪-೪೦). [ಬಾಲೆ ಪೆಣ್ಣು (ಪೆಣ್‌) 
ಸ್ಥಿರವಾಗಿ ಬಂದ ಬಾಲಿಶ ಭಾವನೆಗಳ ಪ್ರಂಜವಾದ ಅಂತಃಕರಣವು ವ್ಯಕ್ತಿ | 36 | ಬಾಲೇಂದು (ನಾ). ೯ ಬಾಲಚಂದ್ರ) ೧: ಕೇಳಿಲೆ ಬಾಲೆ! ಬಾಲೇಂದು 
ವ್ಯಕ್ತಿಗೂ . . . ಕಾಲಕಾಲಕ್ಕೂ ಬೇರೆಯಾಗುತ್ತದೆ (ಏಶಾವಾ- ೩೦) ; |. ಫಾರೆ 1 (ಉಾಮಾಶ್ಮ. ೭-೦). [ಸಂ.] 
ಮೊದಲು ಅರಿವು, ವಿಚಾರಶಕ್ತಿ ಎಂಬುದೇ ಇಲ್ಲ. ಕೇವಲ ಬಾಲಿಶ ಬಾಲೇಂದುಗೆಅ್‌ (ನಂ). (ಕಾಮಶಾ| ಬಾಲಚಂದ್ರನ ಆಕಾರದ 
ಕಲ್ಪನೆ ; ಒರಟು ತರ್ಕ (6ರೃಶ್ರ- ೫1% ಶ್ರಸ್ತಾಠಕಿ)- ೩. ಎಚ್ಚರಗೇಡಿ ನಖಕ್ಷತದ ಗುರುತು; ಅರ್ಧಚಂದ್ರಾಕೃತಿಯ ನಖಕ್ಷತದ ಗುರುತು: 
ಯಾದ; ಅಜಾಗರೂಕತನದ. ೪. ಮಕ್ಕಳಾಟಿಕೆಯ ; ಹುಡುಗು ಓಪಳ ಗುರುಕುಚಯುಗಳವ ಪುಂಡ್ರೇಕ್ಷುಚಾಪ ಕಣ್ಣಿಟ್ಟು ನಿಟ್ಟಿಸಲು 
ತನದ. (ನಾ). ೫. ಮಗು; ಶಿಶು: “ಮಗುವಿನಲ್ಲಿಯುಂ ಬಾಲಿಶ | ಸ್ಥಾಪನೆವಡೆದಿರ್ದ ಬಾಲೇಂದಂಗೆಅ್‌' ಸುಸ್ವ ರೂಪವಾಗಿರ್ದುಡೇನೊೆ 
ನೆಂಬುದು” (ಹಕಾಯು- ೦೩೪-5೦) ; “ಬಾಲನೊಳ್‌ ಬಾಲಿಶನೆಂದೆಂಬುದು” (ಬೋಹತೆ. ೦೬-೩೦). [ಚಾಲೇಂದು ಎ. ಗೇ] 
(ಮಂಗಳ. ೧೪೦-೦). ಹಿ. ಮೂಢ ; ತಿಳಿಗೇಡಿ; ಮೂರ್ಷ್ಹ ; ಬಾಲೇಂದುಧರ (ನಾ). ಬಾಲಚಂದ್ರನನ್ನು ಧರಿಸಿದವನು; ಶಿವ ; 
ಅಜ್ಜ ಜನಂಗಳ್‌ ಬಾಲಿಶರೆಂದಜಿತರ* ಪೇಳ್ಗುಂ (ಪ೨ತ್ಮುಫು- ೧-೪-೦೩೪) - ಅಕ್ಕಲಂ ಬಾಲೇಂದುಧರನೊಳು ಪೊಕ್ಕು ಪೊಕ್ಕಲರ್ದಲರ್ದು. ಕೂಡುತ 
ಬಾಲಿಶರ ನುಡಿಗಳಿಂ ಮರುಳಾಗಿ ಸಂತತಿಯ ಕಾಲವಶಗೆಯ್ಯಲೇಂ ಸೊಕ್ಕಿ ತಲ್ಲಿಂಗದೊಳಗಿಂತು ವಿಲೀನನಾಗಿರ್ದು (ಬಸಪ, ೩3-೪). [ಸಂ] 


ಜೀಯ (ಏಕಾರಾ- ೬-9-೨0) : ಬಾಲ ಬಾಲಿಶರು ಗುರುಪೀಠಗಳನೇರಿದರು | 45] ಬಾಲೇಯ (ಗು). ೧-: ಬಲಿ ಕೊಡಲು ಯೋಗ್ಯವಾದ. ೨. ಮಕ್ಕಳಿಗೆ 
(ಯಕೋರ- ೩9-೨೨). ೭. ಹುಡುಗಾಟ; ಮಕ್ಕಳಾಟ ; ಎನ್ನ ಮೇಣೆನ್ನ ಯೋಗ್ಯವಾದ; - ಉಚಿತವಾದ. ೩. ಕೋಮಲವಾದ; ಮೃದು 


ಬಾಲೇಯಶಾಕ 


೬೪೦% ಬಾವನ್ನವೀರ 
ವಾದ. (ನಂ). ೪. ಕತ್ತೆ: “ಬಾಲೇಯಮಾ ಗರ್ದಭಂ ಚಕ್ರೀವತ್ಸರಂ ಅಗೆಯಿಸುವ ಹಾಗು ಅವುಗಳನ್ನು ನಡೆಸಿಕೊಂಡು ಹೋಗುವ 


ರಾಸಭವೆು ಕತ್ತೆಯಕ್ಕುಂ” 
ಬಾಲೇಯಶಾಕ (ನು). 


(ಮೊಂಗಲಾ. as-6). 
ಒಂದು ಬಗೆಯ ಸಸ್ಯ 


(ಸ೧.] 


: ಹಂಚಿಕ . 


ಬಾಲೇಯಶಾಕಃ. ಬರ್ಬರ, ವಂದಕ: - ೯ ಭಾರಂಗಿ: ಹೆಸರುಗಳು” 
(ಸಿದ್ಮಾಂತಿ- ೧೩೨) - [ಸಂ.] 
ಬಾಲೋತ್ತರ (ನಾ). “ಬಾಲಿಶನುಡಿ. ಹುಡುಗತನದ ಮಾತು" 


(ನೋಳಿಮೂ-ಸ. ಕೋಕ) : ಹಸಿವ ಕೊಂದೆನೆಂದು ಘೃತ ಹಾಲು ಸಕ್ಕರೆ 
ಹಣ್ಣುಕಾಯಿ ಮುಂತಾದ ಫಲಾಹಾರವ ಕೊಂಡು ಫಲಕ್ಕೆ ಬಾರೆವೆಂಬ 
ಬಾಲೋತ್ತರವ ನುಡಿದು ಬಾಲಹರಾದೆವೆಂಬ ಗೆಬ್ಬಗೂಳಿಗಳು ಕೇಳಿರೋ 
(ಮೋಳಿಮಾ. ೩೭-೨೩೪). [ಸಂ.] 

ಬಾಲ್ಕನಿ (ನಾ). ೧. ಮನೆಯ ಗೋಡೆಯಿಂದ ಮುಂಂಚಾಚಿಕೊಂಡು. 
ಕಂಬಗಳ ಆಧಾರದಿಂದ ನಿಂತಿರುವ (ಕಟಕಟೆಯುಳ್ಳ) ಭಾಗ: 
ರಾಮಕೃಷ್ಣ ಹಾಗು ಜಾನಕಿಯರು ತಮ್ಮ ಕೋಣೆಯ ಹೊರಗಿನ ಬಾಲ್ಕನಿಗೆ 
ಬರುವಾಗ ಅತ್ಯಂತ ಉಲ್ಲಸಿತ ಮನಃಸ್ಥಿತಿಯಲ್ಲಿದ್ದರು. (6ರೋಲೀ- ೦೨೬): 
ರೇಣು ಅಲ್ಲಿಂದ ಮೇಲಕ್ಕೆದ್ದು ಬಾಲ್ಕನಿಯೆಡೆಗೆ ಸರಿದುಹೋದಳು 
(ಕೇಮಂತ- ೨%೩)- ವಿ. ಚಿತ್ರಮಂದಿರ ಅಥವಾ ನಾಟ್ಯಮಂದಿರಗಳಲ್ಲಿ 
ಪ್ರೇಕ್ಷಕರಂ ಕುಳಿತುಕೊಳ್ಳುವುದಕ್ಕಾಗಿ ನಿರ್ಮಿಸಿದ ಮೇಲಟ್ಟದ 
ಪ್ರದೇಶ : ಶ್ರೀಧರ ಬಾಲ್ಕನಿಗೆ ತಾನೇ ಟಿಕೀಟು ತೆಗೆದ (ರೂರಿಟ್ಟಿ- ೦೦೬)- 

[+—o. palcony] 
ಬಾಲ್ಡಿ "ಬಾದಲ್ಲಿ' ನೋ. 


ರೂಪಕ್ರಮವಾಯ್ತೆನಿಸಿ ಮುತ್ತಿನುಡೆವಣಿಯೆಸೆಗುಂ (ಜಗವ: ೩-೪೬); 
ಹುಟ್ಟಿದ ಒಂದು ವರ್ಷ ತೊಡಗಿ ಹದಿನಾರು ವರ್ಷ ಪರ್ಯಂತಕ್ಕೂ 
ಬಾಲ್ಯವೆನಿಸಿಕೊಂಬುದು(ಸಕತೃ. 08). ೨. ಹುಡುಗುತನದ ಅವಿವೇಕ: 
ಮೂರ್ಪತನ. ೩. ವಿನಯ; ನಮತೆ. [ಸಂ.3 
ಬಾಲ್ಕವಿನೋದ (ನಾ). ಇ ಬಾಲಕೇಲಿ ೧ : ಭವದೀಯಮನೋಪರಬಾಲ್ಕ 


ವಿನೋದಾಮೃತದೊಳೆಯ್ಲೆ ತೀವಿದ ಮತ್ಸಾಂತವನಿಂತೀ ವಿಷದಿಂ 
ಕೀವುವುದೇ ಶ್ರೀವತ್ಸವತ್ಸವತ್ಸಾ (೩ಗಂ- ೩-೪೨)- [ಸಂ.] 


ಬಾಲ್ಯವಿವಾಹ (ನಾ). ಎಳೆಯ ವಯಸ್ಸಿನಲ್ಲಿ ಮಾಡುವ ಮದುವೆ ; 
ವಯಸ್ಸಿಗೆ ಬರುವ ಮಂನ್ನವೇ ಮಾಡುವ ಮದುವೆ: ಹಿಂದೆ 
ಬಾಲ್ಯವಿವಾಷಗಳು ನಡೆಯುತ್ತಿರಲಿಲ್ಲ (ಕಾರದ. ೩೦); ಬಾಲ್ಕವಿವಾಹ 
ಒಳ್ಳೆಯದಲ್ಲ (ನಿಶೆ. ೬೪). [ಸಂ.3 

ಬಾಲ್ಯಾವಸ್ಥೆ (ನಾ). ೧. ಚಿಕ್ಕಂದು; ಬಾಲ್ಯಕಾಲ : ಬುಲ್ಯಾವಸ್ಕೆಯ 
ಪ್ರಾರಂಭದ ಹೊತ್ತಿಗೆ ಜ್ಞಾಪಕಶಕ್ತಿ ತಕ್ಕಮಟ್ಟಿಗೆ ಬೆಳೆದಿರುತ್ತದೆ 
(ಕಕ. ೫11, ೩೬). ೨. ಪ್ರಾರಂಭದ ಹಂತ,.ಸ್ಥಿತಿ : ಈ ಸಂಘದ 
ಕಾರ್ಯಯೋಜನೆಗಳು ಇನ್ನೂ ಬಾಲ್ಕಾವಸ್ಥೆಯಲ್ಲಿವೆ (ಊಂ). 

ಎ [ ಸಂ. ಬಾಲ್ಯ್ಕಾವಸ್ಥಾ ] 

ಬಾವ "ಭಾವ್ಕ' ನೋ. 

ಬಾವಂಚಿ "ಬಾಗಂಜಿ' ನೋ. 


ಬಾವಂಜಿ ಬಾಗುಜಿ' ಮೋ. 
ಬಾವಂತಿ *ಭವಂತಿ' ನೋ. 
ಬಾವಟೆ "ಬಾವುಟ' ನೋ. 


ಬಾವಡಿ (ನಾ). `ಸೋಪಾನವುಳ್ಳ ಅಗಲವಾದ ಬಾವಿ ; ಹೊಕ್ಕರಣೆ : 
ಪುಷ್ಕರಿಣಿ: “ಬಾವಡಿದಸವಂದ' ಪರಾ. 
[ ಹಟ. ಮರಾ. ಬಾವಡೀ, ಬಾವಲೀ] 
ಬಾವಡಿದಸವಂದ (ನಾ). “ಬಾವಿ, ಕೊಳ ಮುಂತಾದವನ್ನು 


15 


120 
ಬಾಲ್ಕ (ನಾ). ೦. ಚಿಕ್ಕಂದು ; ಎಳವೆ ; ಶೈಶವ : ಚಕ್ರಿ ಬಾಲ್ಕಕ್ಕನು] 


30 


36 


40 


45 


ಕಾರ್ಯಕ್ಕಾಗಿ ಕೊಡಲುಗುತ್ತಿದ್ದ ದ್ರವ್ಯಾದಾಯ” (6ಕಗ್ಮಾ- ೪೨) - 

`ದಶಬಂಧ' ಪರಾ. [ ಬಾವಡಿ 4 ದಸವಂದ (-ದಶವಂಧ) ] 
ಬಾವಡೆ (ನಾ). ಮಣ್ಣಿನ ಮುಚ್ಚಳ : ಶಿಮ್ಮ ಒಂದು ಬಾವಡೆಯಲ್ಲಿ 

ಗಂಜಿಯನ್ನು ಎತ್ತಿಕೊಂಡು ಹೊರಗೆ ಬರುತ್ತಾನೆ (ಕೂಮಗು. ೬೨). 

[ «ತುಳು. ಬಾವಡೆ ] 

ಬಾವಣಯ್ಯ (ನಾ). ಒಬ್ಬಾತನ ಹೆಸರು ; ಬರೆದಂ 

(ಎಕ. 1, ೨6-0೭ 7944). [? + ಅಯ್ಯ] 
ಬಾವಣಿಕೆ (ನಾ). ಆದರ; ಗೌರವ: ಖಾವಣಿಕೆಯಿಲ್ಲದ ನಂಟರ 

ಮನೆಗೆ ಹೋಗಬಾರದು (ಕೂ). [-ಆ ಭಾವ್ಯ] 
ಬಾವಣಿಸು (ಕ್ರಿ). ಆದರಿಸು ; ಗೌರವಿಸು : ಇಂಕರನಾದರೂ ಬಾವಣಿಸ 

ಬೇಕಲ್ಲ ನನ್ನ ಮಾತಾ? (ಸರ೯ಮಂ.- ೦೭)- [ಬಾವಣಿಕೆ 4 -ಇಸ್ಕು] 
ಬಾವನಂಟ (ನಾ). ಸೋದರಿಯ ಗಂಡ; ಭಾವ: ಬಾವನಂಟ 

ಬಂದಾಗ್ಯೂ ಹಾಲು ಚಲ್ಲೋದು ಬಿಡಲಿಲ್ಲ (ಗಾರಿ). 

[ಬಾವ (ಎ ಭಾವ್ಕ) ನಂಟ] 

ಬಾವನ್ನ, (ನಾ). ಒಂದು ಸಂಖ್ಯೆ ; ಐವತ್ತೆರಡು : ತಿಳಿವುದಾಯತಾಂ 

ಬಕಿಯೆ ಬಾವನ್ನಾದಿ ಸಂಜ್ಞೆಯೆಂದೆನುತಲಾಕೃತಿಯುಗದೊಳು . . . ಅವ 

ರ್ಗಳು ಯೋಚಿಸಲು ಬಾವನ್ನ ತತ್ಕ ಇರೂಪರಹರೌ (ರೀಕೈಪು. ೭-೬-೦೭). 

ಬಾವನ್ನಮೂರ್ತಿ < ಶಿವನ ಐವತ್ತೆರಡು ಮೂರ್ತಿಗಳು : ಸ ೈಷ್ಟಿಗಳ 

ಸವಿನಯದ ಬಾವನ್ನಮೂರ್ತಿಗಳ ಭೇದಮಂ ನಂಜುಂಡಮೂರ್ತಿ ನೋಡೆ 
ವಿವರಿಸಿದನಾ ಹಲಗೆಯಾರ್ಯನು (ಕೈಫಿ. ೦-೬-೪೯) ಐ ಸಾದಾಖ್ಯಗಳು 
೫, ಶಿವನ ಅಷ್ಟತನುವಿನ ಅಧಿದೈವಗಳು ೮. ಶಿವನ ಲೀಲಾ 
ಮೂರ್ತಿಗಳು ೨೫. ರುದ್ರರು ೧೧. ಅವಯವಮೂರ್ತಿಗಳ್ಳು 
೩..ಹೀಗೆ ೫೨ ಕಲೆಗಳು ಅಥವಾ ಮೂರ್ತಿಕಲೆಗಳೆಂದು ವೀಶೈಪು. 
೧-೬-೪೪ರಲ್ಲಿ ಹೇಳಿದೆ. ಬಾವನ್ನರು- "ಬುದ್ದಿಶಾಲಿಗಳು, ವೀರರು” 
(ವಗ: ಕೋಕ. ೪೪೩೫) : ಕಣ್ಣಾರೆ ಕಂಡೆ ನಂ .. . ಅಘಹರರೂವಾಗಿ 
ಅಗಣಿತವಹ ಘನಮಹಿಮರನು ಬಗೆಗೊಳ್ಳದೆ ಬಾವನ್ನರ ಸಂಗವನೊಗೆದು 
ಈಡಾಡುವ ಓಜಿವಂತರನು (ಕನಗೀ. ೦೫೩-೭೮೫); "ಐವತ್ತೆರಡು ಅಕ್ಷರ 
ಗಳು” (ತಿವಗೀ- ವ್ಮಾಬ್ಕಾ- 


ಕೆ 
[ ಆ ಪ್ರಾ. ಬಾವನ್ನ. 


ಬಾವಣಯ್ಯಂ 


೪೨೬), 


ಕಾಗ 
ಬಾವಣ್ಣ. 


/ ಓಂ. ಬಾದನ : ಮರಾ. ಬಾವನ, 
ಬಾವನ್ನ - 
ಬಾವನ್ನ, (ನಾ). (ಉತ್ತಮಬಗೆಯ) ಚಂದನ : ಶ್ರೀಗಂಧ : 
“ಸಿರಿಕಂಡಮೆಂದುಂ. ಬಾವನ್ನಮೆಂದುಂ ಮಲಯಜಂ” (ಕಕಸಾ. 80-೭೦) ; 
ಬಾವನ್ನದ ವೃಕ್ಷ ಊರೊಳಗಿದ್ದಡೇನು ಅಡವಿಯೊಳಗಿದ್ದಡೇನು ಪರಿಮಳ 
ವೊಂದೆ (ಕನ್ನನ. ಕ: 9೩-006) : ಜಾತಿಬಾವನ್ನದಲಿ ಸರ್ಪದ 
ಸತ್ಪುರುಷರಿಗೆ ದುರ್ಜನಭೀತಿ (ಕುವ್ಮಾಅ- 6-9೪)- 
[ « ಮರಾ, ಬಾವನ್ನ. ಬಾವನ. ಬಾವನಾ] 
ಬಾವನ್ನವೀರ (ನಾ). ೧. ಐವತ್ತೆರಡು ಸಂಖ್ಯೆಗಳಿರುವ ದೇವತೆ 
ಗಳ ಒಂದು ಗುಂಪು. -ದೇವತಾಸವೂಹ. ೨. ಮಹಾವೀರ; 
ಪರಾಕ್ರಮಿ :  ಅಷ್ಟಾದಶಪಟ್ಟಣಾಧಿಷ್ಠಿತ ಪಂಚಮಟ್ಟಿಗಾದಿ ಬಾವನ್ನ 
ವೀರಂ ಶಾಸನಪಟ ಸಾಲಿಗಸಮಯಸಮುದಿತಲಲಾಟಪಟ್ಟಂ ವೈರಿಘರಟ್ಟಂ . 
(ಇಇ 7ಸ- ೬೮-೮6೨: 3046) ; ಏಂದೊರೆಯರ್ಸೈೇಡಿಂಬದ ನಾಡೆಯ 
ಬಾವನ್ನವೀರರೊಳ್ಳಚ್ಚರದಿಂ ಕಾದುವರಾರ್‌ (೪26. €೭-೪-೫೩ : 19ನೆಯ 
ಶತ) ; ಬಾವನ್ನವೀರ ಕಂಸನ ಕಡುಗೈಗೇಳಿದಾ ವಸುಧಾಮಂಡಲದ ಚಾವಡಿ 
ಚಾವಡಿಯೊಳಗುಳ್ಳ ವೀರಭಟಾವಳಿ ಬಂದು ಸೇರಿದುದು (ನೀಮಿಸೆಂ. ೧೪-೨): 
[+ ಹಿಂ. ಬಾವನಬೀರ ; ಮರಾ, ಬಾವನ್ನವೀರ ] 


ಭೀತಿ 


ಬಾವರಿ 


ಬಾವರಿ (ನಾ). [ಜೈನ] (ದುಂಬಿಯು ಮಧುವಿನ ಸಂಗ್ರಹಕ್ಕಾಗಿ 
ಹೂಗಳನ್ನು ಹುಡುಕಿಕೊಂಚು ಸಂತ್ತುವಂತೆ) ಜೈನಮ:ನಿಗಳಂ ಭಿಕ್ಷೆ 
ಗಾಗಿ ಶ್ರಾವಕರ ಮನೆಗಳನ್ನು ಕುರಿತು ಹೋಗುವುದು ; ಚೆಗಿಗೆ 
ಹೋಗುವುದು: ಮಾಧುಕರಿ : ಜಿನಮುನಿಚರ್ಯಾಯೋಗ್ಯಮಲ್ಲದ ಕಾಲ 
ದೊಭಳ್‌ ಭಾ (ಬಾ ವರಿಯೆಂ ನೋಡಿ ತಾಂ ಭೋಜನಮಂ ಮಾಟ್ಬ ಕಾಲಾಶಿ 
ಕ್ರಮಮುಂ (ತಕ್ಕೃಶ್ರ ೨69) ; ಬನಮೆ ಬನಕ್ಕೆ ಬಾವರಿಗೆ ಬಂದವೊಲಾಮುದು 
ತಂಡತಂಡದಿಂ ಎ. ಸಾಧುಜವಸಂಗಸದಾಗಮನಪ್ರ ಪಂಚದೆೊಳ್‌ 
(6ನಂಪು. ೩-೩೧) : ಅರಸನನುಜ್ಞೈೆಯಿಂದರಸಿ ನಿ 

ಬಾವರಿಯನೊಡರ್ಚವೇಟ್ಯುಮೆನೆ (ಕ್ರಶ್ಕಾಸ್ತ್ರ. ೯-೪). 
[ < ಸಂ. ಭ್ರಾಮರೀ] 

ಬಾವರಿಗೊಡು (ಕ್ರಿ). ಚರಿಗೆಗಾಗಿ ಹೊರಡು ; ಮಾಧುರರಿವೃಸ್ತಿ 
ಮಾಡು: ಆ ಸುರವಂದಿತ ಕೈಯೆತ್ತಿ ನಾನಾದೇಶಿಗಳಲ್ಲಿ ವಿಹರಿಸಿ ಕೌಶಂಬಿ 
ಪುರಕೆ ಭ್ಯ ಬಾಸ ವ[ಶಾಕಂ. ಭವ2]ರಿಗೊಟ್ಟ ವೃಷಭದತಿವ್ತಸೆಟ್ಟಿ ಮನೆ 

(ಬಾವರಿ 3. ಕೊಡು) 


ಗೆಯ 


ಯೊಳಗಿರ್ದ (ವರ್ಥಜ. ೧೧-೬೫). 


ಬಾವರಿಯಿಡು (ಕ್ರಿ). , ಬಾವರಿಗೊಡು : ಸಂಗಶದತ್ತಮಖಂನಿಗಳು 
ಲೋಕವಂದ್ದರು ಭಿಕ್ಷೆಗೆಂದು ಆ  ಕೇಲಿಯೊಳು ಬಾವರಿಯಿಡಲ* 
(ಶೀವಂಸ3ಂ. ೬-೨೦). [ಬಾವರಿ 4೬ ಇಡ್ಮು) 

ಬಾವರಿವುಗು (ಕ್ರಿ). ನ ಬಾವರಿಗೊಡು : ನಿನ್ನ ತಂದೆಎರ್‌ ... 


ಪೊಟಲೊಳಗೆ ಚರಿಗೆವೊಕ್ಕು. ಬಾವರಿವುಗುತ್ತು[ಶಾಕಾಂ. ಶಿರಿಯುತ್ತಂ, 
ತಿರುಗುತ್ತಂ] ಬುಡು ನಿನ್ನ ಮನೆಯಂ ಪೊಕ್ಕು ಪೊಜಮಟ್ಟು ಪೊ:ದರ* 
(ವರ್ಮೂರಾ- ೪೬-೨೪)- [ಬುವರಿ 4 ಪುಗು (ಆ ಪೊಗು)] 
ಬಾವಲ್‌ "ವಾವಲ್‌' ನೋ. 

ಬಾವಲಿ, "ವಾವಲ"' ನೋ. 

ಬಾವಲ್ಲಿ "ಬಾವುಲ್ಕಿ' ನೋ. 

ಬಾವಲ್ಲಿ (ನು). ಒಂದು ಬಗೆಯ ತೆರಿಗೆ: ಹರುಗೋಲ ಹಣ ಬಾವಲಿ 
ಸರ್ವಬಂಧೆ ಪರಿಹಾರಕ್ಕೆ ಗದ್ಮಾಣ ಗ ೧೧ ವರಹ 


[?] 


ಬಿರಾಡ 
(ಮೈಆರಿ. ೦೯೩೪, ೨೭-೨೨; 1470). 
ಬಾವಲು 'ವಾವಲ್‌' ನೋ. 
ಬಾವಾ (ನೂ). ಊರೂರು ಅಲೆಯುವ ಜಟಾಧಾರಿಯಾದ ಜೋಗಿ.- 
ಬೈರಾಗಿ : ಈ ಬಂಕಗಳ ಉಪಯೋಗವನ್ನು ಭಿಕ್ಷುಕರು ಬಾವಾ ಬೈರಾಗಿಗಳು 
ಇನ್ನೂ ಮಾಡಿಕೊಳ್ಳುತ್ತಾರೆ (ಹೂ. ೪) : ಮುಂದ ಹೋಗುವಾಗ ಒಬ್ಬ 
ಬಾವಾ ಭಿಟ್ಟಿ ಆದನಂತ (ಅಮಿ. 66)- (ಮರಾ. `ಬಾವಾ) 
ಬಾವಾಜಿ (ನಂ). - ಬಾವಾ: ನಾನು ಅನೇಕಸಲ. . , ಭಿಕ್ಷುಕರನ್ನು 
ಬಾವಾಜಿಗಳನ್ನು ನೋಡಿದ್ದೇನೆ (ಗಾಳಗು ೭೫); ಬಾವಾಜಿಗಳಂತೆ ಜಟಾ 
ಧಾರಿಯಾದೆನು (ಇಂರುಮೆಂ. 59) - [.-ಮರಾ. ಬಾವಂಜಿ;) 


ತೆ 


ಬಾವಿ, ಭಾವಿ,, ವಾವ್ಮಿ (ನಾ). ಭೂಮಿಯ ಒಳಗಿರುವ ನೀರನ್ನು | 


ತೆಗೆದುಕೊಳ್ಳೂವುದಕ್ಕೂಗಿ ಅಗೆದು ಮಾಡಿದ ಕೂಪ: “ಅಂಧುಃ, 
ಕೂಪಃ -_ಈ ೨ ಬಾವಿ” 
ಬಾವಿಗೆವೋದಾಕೆಯಂ ಕಂಡರಸನೆಲೆ ಕೂಸೆ ನೀರಂ ಕುಡಿಯಲೆಆ್‌ಯಾ 
ಎಂದೊಡೆ (ಬರ್ಮಾರಾ. ೦೧೦-೨3೩) ; ರಸರಸದ ಬಾವಿ ಮನೆಮನಿಗೆ ಬೇಲ 
ಕಿಸುಗಲ್ಲಳ ರಜದ ಕಣಿವೆರಸು ತೋಜ್‌ (ಪಂಶರಾ- ೪-೦೦); ಮಟಕಿಗಾಲ 
ಮುಂಟೆಂದು ತಪ್ಪಿದ ಜೋಯಿಸಂ ಬಾವಿಯ ನೀರನಡಕಿ ನೀರ್ವೊಯ್ದಂ 
(ತಂತು. ೦೨೬-೨)- ಭಾವಿ: ಅನುರಾಧೆ ಭಾನು . . . ಉತ್ತರೆಯೆಂಬಿ 
ನಿತಅಕೊಳಂ ವಿಧಿಯಿಂ ವರುಣನನರ್ಚಿಸಿ ಭಾವಿ ತೋಚಿ ಶುಭಮಂ ಮಾಚ್ಕುಂ 
(ಊೋಕೋಶ. ೩-೨): ಎಲ್ಲೆಡೆಯೊಳಂ . . . ಮುಟಿ ಸುರಿದೊಡಂ ನೀರ್‌ 
ಪುಣ್ಯಿಮಿಲ್ಲದ ಸ್ಥಾನಮಂ ಪರಿಹರಿಸಿ ಬಂದು ತೊಜ್‌ ಕೆಅ3 ಭಾವಿಗಳೊಳ್‌ 


೬೪೦೫ 


ಯತಿಗಳಿ ನಮೋಸ್ತು 
64% 


(ಹರಾಯು. ೨೧೩-೬೨) ; ನೀರಂ ತರಲ್ಕೆಂದು. 


ಬಾವುಜಿಗೆ 


ತೀವುವಂತೆ (ರವರನ್ನು. ೬-೧೨೬). ವಾವ್ಮಿ : ವಾವಿಯಿಂ ಬಡಗ ತೋಟಿ 


೧ (Ma 3೫1, 300-30; 11೬). 


ಬಾವಿ ಮುಟ್ಟುವಡು ಇ ಬುಣಂತಿಯು ಹತ್ತು ದಿನ ಕಳೆದ 
ಮೈಲಿಗೆಯನ್ನು ಕಳೆಯಂವುದಕ್ಕಾಗಿ. ಊರಿನ ಬಾವಿಯ 

60 ಇಹ 

ಒ Wd 
ಮೇಲೆ ಬಾಣತಿಯು ಗಂಗೆಯ ಪೊಜಿಸುವದು” (ತಾನಕೋ- ೨3): 


pT 


ಬಾವಿ ಮುಟ್ಟುವುದಂ: 

ಗಂಗೆಯ ಪೂಜಿಸುವದು” 
ಮೆಟ್ಟು' ಪರಾ. [<ಸಂ. ವಾಪಿ) 

ಬಾವಿಗಪ್ಪು (ನಾ). (ಆನೆಯನ್ನು ಹಿಡಿಯಲು ತೋಡುವ) ಆಳವಾದ 
ಕುಳಿ ; ಬಾವಿಯಂತಹ ಹಳ್ಳ : ತೆರೆದ ಬಿಂಬಾಧರಮೆ ನೃಪಮತಿಯ 
ಗಜಗತಿಗೆ ಸತಿಯಗೆವ ಬಾವಿಗಬ್ಬನ ಕಾವಿಮಣ್ಣಾಗೆ (ಶ್ರೀಕಾನೂ- ೬6-೩೯೭). 

[ಬಾವಿ + ಕಷ್ಟೆ) 

ಬಾವಿಗೆ (ನಾ). -ಬಾವಿ : 'ಪಬಿವಾವಿಗೆ' ಪರಾ. [<ಸಂ. ವಾಪಿಕಾ] 

ಬಾವಿದೋಡು (ಕ್ರಿ). ಬಾವಿಯನ್ನು ಆಗೆ ; ಕಿಚ್ಛಿಟ್ಟಿ ಬಟ್‌ಕೆ ನಂದಿಸ 
ಲಚ್ಚಿಗಬಿ೨ ಬಾವಿದೋಡುವಂತಿರೆ ಕಣ್ಣಂ ಮುಚ್ಚಿ ಜಪಿಯಿಸುವೆ ರಾಘವ 

ಕಾಯಲಾರ್ಪವೇ ದೇವತೆಗಳ" (2:ರ೫ವೂ.- ೦೪--೦೦೦)- 

[ಬಾವಿ + ತೋಡ್ಕು) 

ಬಾವು (ನಾ). ೧. (ಪೆಟ್ಟು, ಖಾಯಿಲೆ ಮುಂತಾದುವುಗಳಿಂದ 
ಉಂಟಾಗುವ) ಊತ : ಉಬ್ಬು ; ಶೋಫಘ : ತಗರಂ ಕೊಕ್ಕುಳಿ . .. 
ಹರಿದ್ರಾದ್ವಂದ್ವಮಾ ಪೇಬ್ಜಿ ಮಂರ್ದುಗಳಂ ಪುತ್ತಿನ ಮಣ್ಣುಮಂ ಕದಡಿ 
ಕಾಸಿಟ್ಟೆಯ್ದೆ ಪೊಯ್ಯಾವ ಬಾವುಗಳುಂ ತೀರ್ಚುಗುಂ (ಊಕೋಶ, ೯-೨90); 
ನೊಸಲ ಬಿಸಿಗಣ್ಣನೇಅಕಂದು ಶಿವಲಿಂಗಮಂ ಮುಸುಕಿ ಬೆಳೆದುತ್ತಮಾಂಗ 
ವನು ಬಾವೆಂ(ಕಾಕಾಂ- ಹೆಂ]ದು , . . ಶಂಕಿಸಿ ನೋಡಲಮ್ಮದೊಯ್ಕನೆ 
ದೂರದಿಂದೆ ದೀವಿಗೆವಿಡಿದು ದಿಟ್ಟಿಸಿದರು'(೪ರ್ಮರಾ- ೨-೪)- ೨. ಹುಣ್ಣು ; 
ಕುರು: ವ್ರಣ: ಪಿದಿಯದು ದೋಷಮಿಲ್ಲದತಿನಿರ್ಮಲಮಪ್ಪೆಡೆಯಂ 
ಜಲೂಕನೋಗದಿಸದೆ ಬಾವು ತರ್ದು ತಂಜಿ ಯುಳ್ಳ ತ್ರಿ ದೋಪದ 
ತಾಣಮಂ ಕರಂ ಪಿಡಿವುದು (ತೀವಸಂ. ಶಂ. ೦. 3೩೯-೦೧); ನಾರುಬೇಳಿಸೊಪ್ಪು, 
ಕಕ್ಕೆಯ ತಿಗುಡು. ನವಣೆಅಕ್ಕಿ ಇವಂ ಅಕ್ಕಿಗಚ್ಚಿನಲ್ಲಿ ಅರೆದು ಪೂಸೆ ಬಾವು 

ಬ್ಮಾ + -'ವು] 


“ಹಡೆದ 


(ಶಾನಕೋ. ೨೨). "ಪ್ಲೊಚಿ3 


ಬಾವಿ ಮೆಟ್ಟುವದು ಮೇಲೆ 


Nam DADS 
ಬಾಣವ 


10 


ಮೆನಿ 
NN 
3 ಕಟ್ಟೆಯ ಬಳಿಗೆ ಹೋಗಿ ಗಂಗೆಯ ಪೂಜೆ ಮಾಡುವುದು : 
ಲೆ 
15 


ಚ 
ನೆಚ್ಚಿಂಬಿಂ 


20 


925 


ಮಾಣ್ಣುಂ (೨ಕ್ಕೆ. ೩೬). 'ಬಾಹ್ಕು' ಪರಾ. 

ಬಾವುಂಜಿಗೆ " ಬಾವುಜಿಗೆ ' ನೋ. 

ಬಾವುಗ (ನಾ). ಗಂಡುಬೆಕ್ಕು ; ಗಡವಬೆಕ್ಕ್ಯೂ : ಬಲುಕಾಲ ಮುದ್ದಿಸಿ ಕಲಿಸಿ 
ಮಾತುಗಳ ಗಿಳಿಯು ಸಾಕಿ ಬಾವುಗಗೆ ಒಪ್ಪಿಸುವುದು (ಶೃರುದ. ೪-೦೪೩-೪) ; 
ಮಳೆಗೆ ಹಂದರ ಹೊಲ್ಲ ಗಿಳಿಗೆ ಬಾವುಗ ಹೊಲ್ಲ (ಸರ್ವಜ್ಞ. ೦೮೯೮). 

[ದೇ.॥ ತೆಲು. ಬಾವುರು, ಬಾವುರುಗಾಂಡು, ಬಾವುರುಗಾಡು, ಬಾವುರು 

. ಹಿಲ್ಲಿ, ಬಂವುರಂಬಿಲ್ಲಿ; ಪರ್ಜಿ. ಬಾವ್ಕಿ ; ಕುಣ. ಬಾಒಡಿ, ಬಾಬಲಿ 
ಮರಾ. ಬಾವಗಾ) 

ಬಾವುಜಿ " ಬಾಗುಜಿ ' ನೋ. 

ಬಾವುಜಿಗೆ, ಬಾವುಂಜಿಗೆ. ಬಾಹುಜಿಗೆ (ನಾ). ಒಂದು ಬಗೆಯ ಸಸ್ಯ : 
ಕುಡುಜೀರಿಗೆ : "ವಾಕುಚಿಃ. .ಸೋಮುವಲ್ಲಿ. ಬಾವುಜಿಗೆ” (೬೩೦. ೦೩೦); 


30 


36 


40 
ಆವಿನಳೆಯೊಳ್‌ ಚಗಚ್ಚೆಯ ಬಾವುಜಿಗೆಯ ಬಿತ್ತನಲ್ಲಿ ನಿಶೆಗಂಧಕಮೆಂಬೀ 
ವಸ್ತುವನರೆದೊಂದಿರೆ ಲೇವೀಪಿ)ಸಿದೊಡೆ ಚಿಬ್ಬಿನುರ್ಬು ಪರ್ಬದೆ ಕಿಡುಗುಂ 
(ರೋಕೋಶ. ೯-00೨) ; ರಜನಿ, ಸುದಾರ್ವಿ ಬಾವುಜಿಗೆ ಬೇಎನ ಬಿತ್ತು. . . 
ಜದೆ ಸಮಾನಮಾಗರೆದು. ಲೇಪಿಸೆ.. . ಉಗ್ರವಿಷಂ . ಪರೆಗುಂ 
<i (ಏನಾದ: 04-09). ಬಾವುಂಜಿಗೆ : “ ಅವಲ್ಲುಜಃ, ಸೋಮರಾಜೀ . . . 


LL 
ASS 


ಪೂತಿಫಲೀ -. ಈ ೮ ಬಾವಾಜಿಗೆ” (ನಾಕರಾ. ೦೦೪). ಬಾಹುಜಿಗೆ : 


ಜಾವುಟ 
"ಅವಲ್ಲುಜ ॥ . . . ಪೂತಿಫರೀ- ೮. ಬಾಹುಜಿಗೆಯ ಪೆಸರುಗಳು" 
(ಸಿದ್ಧಾಂತಿ: ೦೩೬). [ ಐ ಬಾವುಜಿ 1 


ಬಾವುಟ . ಬಾವಟೆ . ಬಾವುಟೆ (ನಾ). ಧ್ವಜ: ಪತಾಕೆ; ನಿಶಾನೆ : 

ಏರಿಸಿ, ಹಾರಿಸಿ ಕನ್ನಡದ ಬಾವುಟ (ಕನ್ನರಾ. 7111 ಶ್ರಸ್ತಾಭಕೆ); ಎತ್ತಿ 

: ಕಟ್ಟಿದ ಬಾವುಟಗಳು ಪಟಪಟನೆ ಹಾರುತ್ತಿದ್ದವು (ಳನಾಶ- ೦೪). ಬಾವಟೆ : 

ಭಾರಿಗಾಳಿಯ ಬಾವಟೆ ಹಾರೆ. ಮೊಳಗಿಸಿ ಮಿಂಚು ಬೆಳಗಿಸಿ, ತೇರ 

ನಡೆಯಿಸಿ ಸರಿವೆನೈ (ಕಪು. ೩೦-೧೧). ಬಾವುಟೆ : ಎದುರಿಗೆ ನೋಡು 

ರಾಠೋರ ಸೇನಾಪತಿಯ ಕೆಂಪುಬಾವುಟೆಯು ಕಾಣುತ್ತದೆ (ಕೋಹಿನೂ. ೪೦)- 
[ « ಮರಾ. ಬಾವಟಾ. ಬಾವಹಟಾ. ಬಾಹುಟಾ] 


ಬಾವುಟೆ "ಬಾವುಟ' ನೋ. 


10 


ಬಾವುದಿವಸ (ನಾ). “ಬಲಿ ಕೊಡುವ ದಿವಸ--ವ್ರತದ ಪಾರಣೆ 
ದಿನ್‌ (ಸಂ. ಕೋಕ) : ಆಷ್ಟೋಪವಾಸಮರ್ಧಾಷ್ಟವಿಸಾಯೆಂಬಿನ 


ವಷ್ಟಮಿಾ ಬಾ[೫ ಣಂ. ನಾ]ವುದಿವಸಮಂ ನೋಂತೀವೆ ಜ್ಮೇಷ್ಠಪುತ್ರಕನೆ 
ಬಿಸುಡಿದಂ (8(ವಸಂ. ೨೩೨-೫೨): [ಬಾವು 4 ದಿವಸ] 

ಬಾವುದೆವಸ (ನಾ). ಇ ಬಾವುದಿವಸ ; ನಾಳೆ ಬಾವುದೆವಸ[ಪಾಣಾಂ- 
ಜಾವದಿವಸ, ಬಾಯದೆವಸ, ಬಾಉದೇ ವಸ]ದೊಳ* ದೇವತೆಗೆ ಪರಕೆಗುಡುವ 
ಮಿಾತನನಿಂದಿನ ದೆವೆಸಂ ಕನದಿರಿ೦ (ತೀನಸಂ- ೩೬-೩೬ವ). [ಬಾವು, * ದೆವಸ] 

ಬಾವುಲಿ, “ವಾವಲ್‌' ನೋ. 

ಬಾವುಲ್ಲಿ. ಬಾವಲ್ಕಿ. ಬಾಹಾಲಿ (ನಾ). ೧. ಕಾಲಿನ ಒಂದು ಆಭರಣ ; 
ಕಾಲ್ಲಡಗ ; ಪೆಂಡೆಯ : ಪಗಲ ಕೈದೀವಿಗೆಯ ಕಾಲ ಹಾಹೆಯ 
ವೊತ್ತದ ಬಾವುಲಿಯ ಮಾಲೆದೊಡರ ಮಾಸಾಳ್ಗಳ ಮಂತಣದೊಳಂ 
(ಗಂಳ- ೨-೦೦೩ ಕ) : ಚರಣದ ತೊಡರ ಮೊಳಗಿನ ಬಾವುಲಿಗಳಲಿ 
ಘಣಫಘಣಧ್ವನಿಯ ನಿಡಿಯೊಡಲ . . . ದಾನವನವನಿ ಹೆಜ್ಜೆಗೆ ನೆಗ್ಗಲೈ 
ತಂದ (ಕುಪ್ಮಾರ್ರೋ. ೦೫-೪೪) : ಕಾಲಲಿ ಕಿಜುಗೆಣ್ಣೆ ನೀಲದ ಬಾವುಲಿ 
(ಭಕರ. ೦-೦೪೦-8)- ೨. ಕಿವಿಯ ಒಂದು ಆಭರಣ: ಕಿವಿಯ ಹಾಲೆಯ 
ಮೇಲುಭಾಗದಲ್ಲಿ ನೇತಾಡುವಂತೆ ಇಟ್ಟುಕೊಳ್ಳುವ ಮುತ್ತು. [| 
ಹರಳುಗಳನ್ನು ಜೋಡಿಸಿದ ಉಂಗುರದಂತಿರುವ ಚಿನ್ನದ 
ಆಭರಣ : ವೌಕ್ತಿಕಗಳ ಮಂಡಿವಲೆ ಮೆಜಕಿವ ಬಾವುಲಿಯ ನಿಡುಗುರುಳಿನ 
ಮುತ್ತಿನ ್ಛಕುಚ್ಚಿನಿಂದ ಬಲೈಡಗಾಗಿ ಮೆಟ್‌ವರರ್ತಿಯಲಿ (ಕಂಠಂ. 
೨೪-೪೨) : ಕಿಎಯೊಳ್‌ ಮಾತನಾಡುವವೆಂಬಂತೆ ನವಿಲು ಗಿಣಿ ಬಾವುಲಿ 
ಗಳನ್ನಿಟ್ಟು (ಸಗರ. ೨೧೦-೬) : ಕಿವಿಯಲ್ಲಿ ಹರಳು ಮುತ್ತಿನ ಬಾವುಲಿ 
(ತಿರುಗು. ೬೩೩). ಬಾವಲಿ: ವಿ. ಕಿವಿಯಲ್ಲಿ ಹರಳಿನ ಬಾವಲಿ. 
ಹಣೆಯ ಮೇಲೆ ತಿಲಕ (ಕುಂಹಿಂ. ೦೫೨) ; ಬಲಗಿವಿಯಲ್ಲಿ ಮುತ್ತು ಕಳಚಿ 
ಖೋದ ಬಾವಲಿಯ ಚಿನ್ನದ ಉಂಗುರವೊಂದು ತೂಗಾಡುತ್ತಿತ್ತು 
(8ನ8. ೨೬). ಬಾಹುಲಿ : ೨. ಥಳಥಳಿಸುವ ಬಾಹುಲಿ . . , ಕಂಕಣ 
ದಿಂದ ಬಲುಸೊಬಗಾಂತನರ್ಶಿಯಲಿ (ಕಂನಏಿ- ೨೩-೬೪). 

[ದೇ.॥ ತಮಿ. ಪಾವಿಲಿ; ತುಳು. ಬಾವಲಿ, ಬಾವೊಲಿ; ತೆಲು. ಬಾವಲಿ. / 

ಸಂ. ಬಾಲೀ] 

ಬಾವುಲಿಗಾಜಿ (ನಾ). ಬಿರುದಿನ ಕಾಲ್ಲಡಗವನ್ನು ತೊಟ ವನು; 
ಬಿರುದಾಂಕಿತನಾದ ವೀರ : ಹಿಣಿಲ ಬಾವುಲಗಾಜರಾವೆಡೆ ಭಾಪೆಯಶಿ 
ಬಳರು (ಕುಂ: ೪-೩46): [ಬಾವಲಿ 4 - ಕಾಟ] 

ಬಾವುಲು "ವಾವಲ್‌` ನೋ: 

ಬಾವೆಮಣ್ಣು (ನಾ). ಒಂದು ಬಗೆಯ ಮೆದಂವಾದ ಮಣ್ಣು : 
ಅಗೆದ ಎಲ್ಲ ಕಡೆಗಳಲ್ಲೂ ಕಲ್ಲುಗಳಿರಲಿಲ್ಲ. ಕೆಲವು ಕಡೆ ಬಾವೆಮಣ್ಣು 
(ಬಾಳಿಗಿ. ೪೨). [ +“ ತುಳು. ಬಾವೆಮುರ್ಣ] 

ಬಾಂಷಿಗ "ಬಾಸಿಗ' ನೋ, 


ಬಾಸ 


ಬಾಷೀಕಾಗದ (ನಾ). (ಛಾಪಾಕಾಗದವಲ್ಲದ) ಸಾದಾಕಾಗದ ; ಅಸಲು 
ಚುಂಗಡಿ ಸಹ ಸಂತೆಂದು ಒಳ್ಳೇ ಬಾಹೀಕಾಗದದಲ್ಲಿ ರಶೀತಿ ಬರೆದು . . - 
ಕಳುಹಿಸಿಬಿಟ್ಟನಂ (ಕಠಾಮಂ.- 17, ೪೩) - 
[ಬಾಹ್ಮೀ *- ಕಾಗದ. / ತುಳು. ಬಾಶಿಕಾಗಜಿ] ' 


> |ಬಾಷ್ಕಳ, (ನಾ). ೧. ಯಗ್ವೇದದ ಒಂದು ಶಾಖೆ. ೨. ಶತೋಪನಿಷತ್ತು 


ಗಳಲ್ಲಿ. ಒಂದು: ಶ್ರೀರುದ್ರಬೃಹದಾರಣ್ಕಕ , . . ಬಾಷ್ಮಳ [ಠಾಣಂ- 
ಭಾಷ್ಕಳ, ಭಾಸ್ಕಳ] . . . ಮೊದಲಾದವೇ ಉಪನಿಪತತ್ತಿಗಳು (೧ನ. ೩). 
[ಸಂ. ಬಾಪಷ್ಕಲ] 


ಬಾಷ್ಕಳ, (ನಾ). ೧. ಸುಳ್ಳು; ಹುಸಿ; ಅಸತ್ಯ : ಪತಿ ವಿಸರ್ಜಿಸಿದಾಕೆ 
ಗಾವುದಿನ್ನಧಿಕಾರ ಮೃತಿಯೆ ನಿಷ್ಕೃತಿ ಮಗನೆ ಬಾಷ್ಕಳವೆ ಕೇಳ್‌ 
ವೀಸುನಿ ಹುತವಹನನಲ್ಲಿಟ್ಟರಪ್ಪುದೆಲೆ ಕಡೆಯಾಣಿಯಂತಿದಂ ಗ್ರಹಿಸು 
ನೀನು (ಶರಶು. ೧೭-೦೬). . ವಿ. ನಡತೆಯಲ್ಲಿ ಅಥವಾ ಮಾತಿನಲ್ಲಿ 
ಹಿಡಿತವಿಲ್ಲದಿರುವುದು ; ಸ್ವೆ ೪ರವೃತ್ತಿ ; ಸ್ವಚ್ಛಂದವರ್ತನೆ. ೩, 
ಅಸಭ್ಯತೆ : ಎಂಥ ಬಾಷ್ಕಳ ಮಾತಾಡತೀ ನಿಂಗೀ. ಜನಲಜ್ಜಾ ನಿನಗ 
ಎಳ್ಳಷ್ಟೂ ಇಲ್ಲಲ್ಲಾ (6ಕ್ತಕ್ಕ, ೨೦೭. ೪. ಅಪ್ರಾಮಾಣಿಕನಾದ 
ವನಂ : ಏನಪಾ ರಾಮಾಚಾರಿ, ನೀ ಏನು ಬರೇ ಬಾಷ್ಕಳ ಕಾಣತೀದಿ 
(ಕಿಡುಗು- ೪೩). [+ ಮಠಾ. ಬಾಷ್ಕಲ, ಬಾಷ್ಕಳ, ಬಾಸ್ಕಳ] 

ಬಾಪ್ಯಳಂಗೆಯ್‌ (ಕ್ರಿ). ಅಸಂಬದ್ಧವಾಗಿ ಮಾತನಾಡು; ಗಳೆಹು: 
ಕೇಳೆಲೆ ನಿರೀಶ್ವರೆ ಸಾಂಖ್ಯವಾದಿ ನೀಂ ಮತ್ತತ್ವದಿಂ ಭಾಷ್ಕಳಂಗೆಯ್ಮದಿರ್‌ 
(೮೦೨೫. ೩-೬-೦೨). [ಬಾಷ್ಕಳ್ಕ 4 ಕೆಯ] 

ಬಾಷ್ಕಳಗೆಡೆ (ಕ್ರಿ). ಇ ಬಾಷ್ಯಳಂಗೆಯ್‌ ; ಎಲ್ಲಾ ಜಾತಿಗೂ ನಾವೇ ಮಿಗಿ 
ಲೆಂದು . . . ಬಳ್ಳಿಟ್ಟು ಬಾಷ್ಯಳಗೆಚೆವುತ್ತಿಪ್ಪಿರಿ ನೋಡಾ (ಸರ್ವರ. 
೦೭೫-6೨೪) ; ಮನೆಯಲಿ ಸೂಳೆಯರ ಮುಂದೊದಟ ಬಂಷ್ಕಳಗೆಡೆದು 
ಬಂದೀಗ ಕೋಲನಿಕ್ಕದೆ ಗಾಯವಡೆಯದೆ ಕಾಲುವೇಗವ ತೋಟ್‌ದೊಡೆ 
ನಿನ್ನೋಲಗದೊಳೆಂತಕಟ ನಾಚದೆ ಕುಳ್ಳಿತಿಹೆಯೆಂದ (ಕುಪ್ಶಾಂ. ೬-೨೪): 
ವೀರಭದ್ರೇಶ್ವರನ ಬೋಧೆಯಂ ಕೇಳದಾ ನಾರಸಿಂಹಂ ಕೊಬ್ಬ ಭಾ (ಬಾತ 
ಷೃಳಂಗೆಡೆದು 13 ಜಜಿ್‌ವುತ್ತಿರ್ದಂ (೧ೀಕ್ಕಿ ಪ್ರ. ೩-೩-೨೪). [ಬಾಷ್ಯಳ 4-ಕೆಡೆ್ಯ] 

ಬಾಷ್ಟ (ನಾ). ನಂಜಂ; ವಿಷ: ಗಾಯ ಬಾಷ್ಟವೇರಿ ತುಂಬಾ ನೋವಾಗಿದೆ 
(ಕೂ$). [+ ತೆಲು. ಬಾಸಟ. / ಮರಾ. ಬಾಸಟ, ಬಾಸೂಟ] 

ಬಾಷ್ಪ (ನಾ). ೧. ಕಣ್ಣೀರು ; ಅಶ್ರು: “ಅಶ್ರು, ಬಾ(ಷ್ಟಂ)ಬ್ಟಿಂ, 
ರೋದನ, ನಯನಜಳಂ, ಅಸ್ರಂ- ಈ ೫ ₹£ಣ್ಣ ನೀರ್‌” (ಪರಾಯ, 
6೬೩-೩೬೩) ; ಕುಚಾಂತರದೊಳ್‌ ಕೊಳೆಗೊಂಡು ಮೋಹವಲ್ಲಿಗೆ ಬಿದಿ ತಿರ್ದಿ 
ಸುತ್ತಿಸಿದ ನೀರ್ಗೆಣೆಯಾದುದು ಬಾಷ್ಟಮೋಪಳಾ (ಕಂತಿಪು. ೮-೪೨); 
ಕ್ಷಣದೊಳೊದಗುವ ಬಾಷ್ತಲುಳಿತೇಕ್ಷಣನು ಬಂದನು ಮನೆಗೆ (ಕುನ್ಮಾಳ. 
೬-೨೩). ೨. ಹಬೆ ; ಆವಿ: ಹವೆಯೊಳಗೆ ತೊಯ್ದ ವಸ್ತ್ರಗಳನ್ನು ಬಚ್ಚಿ 
ಹರವಿದರೆ, ಅವುಗಳಲ್ಲಿಯ ನೀರು ಬಾಷ ರೂಪದಿಂದ ಹಾರಿ ಹೋಗಿ 
ವಸ್ತ್ರಗಳು ಒಣಗುತ್ತವೆ (ಮುಂಜ. 8-046). ೩. ಒಂದು ಬಗೆಯ 
ಸಸ್ಯ. [ಸಂ.] 

ಬಾಪ್ಪಜಲ (ನಾ). ಕಣ್ಣೀರು: ಅಕ್ಷಿಗಳ್‌ ಬಾಪ್ಟಜಲಪ್ರಶಮಿತರುಚಿಗಳ್‌ 
(uno: ೩-6೬). (ಸಂ.] 

ಬಾಷ್ಟವೂರಿ (ನಾ). ಇ ಬಾಷ್ಟಜಲ ; ಅನವರತಬಾಷ್ಟವಾರಿಧಾರಾಪೂರ 
ಪರಿವಾರಿತಪಲ್ಲವನೇತ್ರೆ ಯಂಂ (ಗನಾಯು. ೧-೫೩ 5) ; ವಿಲೋಲಲೋಚನೆ 
ಯಕಟ ನೆನೆದಳು ಚಾಷ್ಟವಾರಿಯಲಿ (ಕುವ್ಕಾವಿ- ೩೨೫೪). [ಸಂ.] 

ಬಾಸ (ನಾ). ಒಬ್ಬಾತನ ಹೆಸರು: ಶ್ರೀ ಬಾಸ (ಎಳ. 11, ೪೨೨; 
ಸು. 1000) ; ಶ್ರೀ ಬಾಸನಣ್ನನ ದಣ್ಣೆ (ಎಳ. ೩1, ೪34-0; ಸು. 1000). 
ಬಾಸಬೆ' ಪರಾ. ?) 


ಜಾಶಾತಿ 


ಬಾಸಂತಿ (ನಾ). ಒಂದು ಬಗೆಯ ಮಲ್ಲಿಗೆ : ವಾಸಂತಿ: ವಾಸಂತೀ- 
ಬಾಸಂಶಿ (ಕಮರ: ೨೩೪ ಶ್ರಯೋ) ; ಉಪವನದಲಾಡುತ ಬಾಲೆಯ 
ಬಾಸಂತಿ ಮರುಗ ತಮಾಲ ಮಾಲತಿ ಮಲ್ಲಿಗೆಗಳ ಮನೋಜ್ಞಸೌರಭದ 
ಲೋಲಭೃಂಗಾವಳಿಯ ಗೀತವನೂಲಿಸುತ (8ಾಗ. ೪-೨೦-೦೩). 
[ಆ ಸಂ. ವಾಸಂತೀ) 
ಬಾಸಂಬಳ್ಳಿ (ನಾ). ಒಂದಂ ಊರಿನ ಹೆಸರಂ: ಪಡುವಣ ತೊರೆವಳ್ಳಿಯ 


೮. 


ಲ 3, pd 
ಾಸಂಬಳ್ಳಿಯೂರೆ ಮುನ್ನಣ ಕೆ ಯೆೊಳಿಸಾಬ್ಬ ತ ನಮ್ಮಸ್ಮಮಂನ್ಹೇವ 


ಭೋಗಂ ಬಿಟ್ಟಂ (ಎಳ. 111. ಮೈಸೂರು. ೩೬-೦೩ ; ಸು. 9909). 
[ಬಾಸ *- ಪಳ್ಳ 
ಬಾಸಗವುಂಡ "ಬಾಸಗಾವುಂಡ' ನೋ. 
ಬಾಸಗಾವುಂಡ, ಬಾಸಗವುಂಡ (ನಾ). ಒಬ್ಬಾತನ ಹೆಸರಂ: “ಉಚ್ಚಂಗಿಯ 
ಕೋಟೆಗೆ ರಾಜಾದಿತ್ಯನ `ಕಂಳೆಗಕಿ ಚಣ್ಣಿದೆ 


ಬಾಸಗಾವುಣ್ಮನ್ನೆ ಕೊಟ್ಟ 

ಕೊಡನ್ನೆ (ಎಳೆ. ೫೪. ಶೇರು. ೩೦5-6; 971). ಬಾಸಗವುಂಡ : 
ಉರ್ಪವಳಿ ಯ ಬಾಸಗವುಣ್ಣನ ಬಿಟ್ಟಿಗವುಣ ನ ಮಗಂ ಬಿಟ್ಟೆಯಣ್ಣ 
ಇ ಛ್‌ (5 ಟೆ (OY ಲ) ಣ 


(ಎಳೆ: ೪1, ಶಕ್ಕಮ- ೩6-6; 2012). [ಬಾಸ--ಗಾವುಂಡ (ಗಾವಬಂಡ)] 

ಬಾಸಟ (ನಾ). (ಆಯಂಧಗಳನ್ನು ಹರಿತಗೊಳಿಸುವುದರಿಂದಂಂಟಾದ) 
ಹೊಳಪು : ಕಾಂತಿ: ಕಂತಂ ಪಿಡಿದ ಖಡ್ಗಕೆ ಬಾಸಟವೆ:ಯುವಂತೆ 
ಜವ್ವನವೇಲದಳು (ಕ್ರೀಕಾಂ. ೩-೪0); ಆ ತನುಜಾತೆಗೆಣ್ಣೆಯನೊತ್ತಿಸಿದಳು 
ಪ್ರೀ ಶಿಯಿಂದಂಗಭವನ ಪುಷ್ಪಬಾಣಕ್ಕೆ "ಓತು 
(ನೇಮಿಸೂ- ೨೩-೨೨೩) ; ಸ್ಮರಗಜಕುತ್ತಮಮದವೇಜುವವೊಲ್‌ ಸುರಭಿಶರಕೆ 
ಬಾಸಟಮೇಜುವವೊಲು ಹರಿಣಧರಗೆ ಹದಿನಾಜಿ ಕಲೆಗಳೇಜುವವೊಲ್‌ ... 
ಎದ್ಯಾಧರರಾಯನ ವಿಸುಕುವ ರೂಪಿಗೆ ಹೊಸಹರೆಯಂ ಬಂದುದ 
(೪0೨%. ೦೩-೭) - [21 

ಬಾಸಟಮಿಡು (ಕ್ರಿ). ಮಸೆದು ಕಾಂತಿಗೊಳಿಸಂ; ಅಂಗೋದ್ಭವನೆಂಬ 
ಮಹಾಸಾಹಸಿಗಂಗೊಲಿದು ರತಿ ಬಾಸಟವುಟ್ಟಲರ್ಗಯ್ದ್ಹಂ ಕಂಡುವಂತೆ 
(೩ಯಕಾ. ೦೪-೨೨), [ಬಾಸಟ 4- ಇಡು] 

ಬಾಸಣ, ಬಾಸಣಿ (ನಾ). ೧. ಹೊದಿಕೆ; ಮುಸುಕಂ : ಆಚ್ಚಾದನ : 
ಚರಣದ. ಧೂಳಿ ಬಾಂದೆೊಆ್‌ಗೆ ಬಾಸಣಮೂಗಿರೆ . . . ಅದ್ಭುತಮಾಹವ 
ಭೂಮಿಗಪ್ಪಿನೆಂ (ಗಿಂಕ. ೬-೬೬): ಪಂಚರಂಗದ ಚೂಣಿಕೆ, ಬಿಳಿಯ ಬಟ್ಟೆಯ 
ಬಾಸಣ . . . ರತ್ನಾವಳಿಗಳಿಂದ ಮಂಟಪ ಸುಂದರವಾಗಿ ರಾರಾಜಿಸುತ್ತಿತ್ತು 
(೧ನ. 03೩). ವ. ಯಾವುದಾದರೂ ವಸ್ತುವನ್ನು ಒಳಗೊಳ್ಳುವ 
ಸಂಪುಟ ; “ಬುಟ್ಟಿ ; ಪೆಟ್ಟಿಗೆ; ಪಾತ್ರೆ” (ತ್ರಕಣ). ಹಿ. ಜ್ಞಾನ; 
“ಶಿಲಿವಳಿಕೆ” (ಕ್ರಕಡ್ಡ).- ಬಾಸಣಿ: ೧. “ಬಾಸಣಿಯೆನೆ ಮುಸುಕಿ 
[ಉಣ ಮಾಸಣೆಯೆನೆ ಮಿಸುಂಕಿ]ದರ್ಥಂ” (ಕತುಸಿ. ೬೧): ತೊಳಲ್ವ ಮಂಜಿನ 
ತಪ್ಪಲೊಳಗೆ ತನ್ನೊಡಲ ಮರೆಗೊಳಿಪ ಹೂವುಲ್ಲುಗಳ ಬಾಸಣಿಯೊಳು 
ಸುಳುಹು ಕಾಣಿಸಬೆಲರ-: ತಳುವ ಬಣ್ಣವ ಚಲ್ಲ ತಳಿವ ಮಿಸುನಿಯ 
ಮಿಂಚ:ಹುಳುವೊ ನೀನು? (೧900. ೩೬-೩೭). - 

[ ಸಂ. ವಾಸನೆ. /ಪ್ರಾ. ವಾಸಣ-/ಹಿಂ. ಮರಾ. ಬಾಸನ ; ಗುಜ. 

ವಾಸಣಾ] 

ಬಾಸಣಿ “ಬಾಸಣ' ನೋ. 

ಬಾಸಣಿಗೆ, "ಬಾಚಣಿಗೆ? ನೋ. 

ಬಾಸಣಿಗೈ (ನಾ). ಹೊದಿಕೆ; ಆಚ್ಛಾದನ ; ಮುಸುಕು : ಪೊಸಮುತ್ತಿನ 
ಬಾಸಣಿಗೆಯೊಳ್‌ ಬಾಸಣಿಸಿದ ಬಿರಿಮುಗುಳ್ಗಳೊಳ (ಶಂಶಠಾ. ೩-8 ವ) ; 


ಇರ್ಪೆವೊರೆದ ದುಗುಲದ ಬಾಸಣಿೆ(ಾ99- ಔ]ಗೆಯಂ ಕಳೆದು (ಕಾರಂಉ- 
660) ೆ ಸ್ಮರನಲರ್ವಿಲ್ಲ ಬಾಸಣಿ[ಶಾಕಾಂ- ಬಾಣಸಿ]ಗೆಯಂ ಕಳೆವಂತೆ 


ಮಾಸುಂಕನೋಸರಿಸೆ (ಲಾವ: ೦೩-೦೨). 


ಶಾ 


[5 ಬಾಸಣ] 


ಬಾಸಟಮಿಕ್ಕುವಂತೆ. 


೬೪೦೭ 


ಬಾಸಿಕೆ 


ಬಾಸಣಿಗೆಗಳಿ:' (ಕ್ರಿ). ಮುಸುಕನ್ನು ಓಸರಿಸು; ಗವಸಣಿಗೆಯನ್ನು 
ತೆಗೆ: ಶಂಖಮಂ ಬಾಸಣಿಗೆಗಳಿದು . , , ವಿಕ್ರಮಾರ್ಜುನಂಗೆ ಕೊಟ್ಟು. 
(ಪಂಪ. ೬-೩ ನ). [ಬಾಸಣಿಗೈ 4-ಕಳೆ |] 

ಬಾಸಣಿಸು, “ಬಾಚಣಿಸು: ನೋ. 


5 | ಬಾಸಣಿಸ್ಕು, ಬಾಚಣಿನ್ನು (ಕ್ರಿ). ೧. ಆವೃತವಾಗು: ಆ ಸಭೆಯು 


20 


25 


ಮನೇಜ*ದ ಸಿಂಹಾಸನಮುಮನೊಡನೆ ಬೆಳಗೆ ಬೆಳಗಿಂಬೆ ಜಗಂ ಬಾಸಣಿಸಿ 
ದುದೆನೆ ಸಕಲಸುರಾಸುರಪತಿಯುರದೊಳೆಸೆದುದಿಂದ್ರಜೈೆಂದಂ (ಅತೆ: ೯-೭), 
೨. `ಹೊದಿಸು ; ಮುಚ್ಚು ು. ಕರಡಿಯ ತೊವಲಂ ಕಾಡಿಗೆಯೊಳರ್ದಿ 
ವಿಧಾತ್ರಂ ಲೋಕಮಂ ಬಾಸಣಿಸಿದನೆಂಬಂತಪ್ಪ ಕತ್ತಲೆಯೊಳ್‌ (ರರ್ಮಾವಮ್ಕ - 
05-೨೦). ೩. ಆವರಿಸು; ಹಬ್ಬು : ಆ ಸುಗಂಧಕಪದುಮಪರಿಮಳ 
ಬಾಸಣಿಸಿತೀ ಜನಮನೋವಿನ್ಮಾಸವನು (ಕುವ್ಮಾ- `0೦-೩). ೪. ಧರಿಸು; 


ತೊಟ್ಟುಕೊಳ್ಳು ; ಎಕ್ಕಡವ ಬಾಸಣಿಸಿ ಪದತಳಕೆ ಪೀತಸುವಾಸವನು 
ತೆಗೆದುಟ್ಟು « * ಎ ಎಲೆವನೆಯ ಹೊಲಿವಂಟನಾ ರಾಮ (ಕೊಕರಾ. ೩-6-49). 
೫. ರಕ್ಷಿಸು ; ಕಾಪಾಡು : ಸ್ಮಾಣುಗಾದಿಯ ಹಳೆಯರಣಕಿಸೆ ಪ್ರಾಣವಂ 
ಬಾಸಣಿಸಲಅೀಯದ ಹೂಣಿಗರು ಜಾಣರುಗಳಭವನೊಳಗಲದವಿರಳರು 
(ಸಾನಂಶ. €-ಂಂ). ಬಾಚಣಿಸು: ೨. ಕರಿಮೊಗಂ ಸುಂಡಲದಿಂ 
ಸ್ತನ್ಯಪಾನಂಗೈವುತಿರಲ್‌ . . . ಸೆರಗ ಬಾಚಣಿಸಿದಗಜೆ ಸಲಹಾ 
(ಪಠಪೋ- ೬-೨)- [ಬಾಸಣ 4 - ಇಸ್ಸು] 


ಬಾಸಬೆ (ನಾ). ಒಬ್ಬಾಕೆಯ ಹೆಸರಂ : ತಾಮ್ನೆಅಕಿದ ಕದಮ್ಟನಗ್ಗಳದ 
ಬಾಸಬೆಗುದನೇಂ ಪುತ್ರನುತ್ತಮನ್ನೆರದಿಕೆ ನೋನ್ಹ್ನು ಮೂಟುದಿನೆಮಂ 
ಸುರನಾಗಿದನಿನ್ತು ರಾಚಯಂ೦ (ಎಕ. ೫೪: ಹೊಳೆನ. ೩೬೨೦೦ ; ಸು. 960) - 

[ ಬಾಸ -- ಅಬೆ (ಅಬ್ಬೆ, ) 1 

ಬಾಸರ, "ವಾಸರ್ಮ' ನೋ. 

ಬಾಸರ್ಯ (ಗು). ೧. ಬಿಳಿಚಿಕೊಂಡ ; ಪೇಲವವಾದ : ಮಿಡಿದಾ 
ಪಾಯ್ಜಪ್ರದಳೆ ರ್ದೆ ಬತ್ತೆ ತೊಂಡೆವಾಯ್‌ ಬಾಸರವರ್ಣಮಾಯು, (ಅಸತ್ಯ: 
$-00)- ೨. ಮ್ಲಾನವಾದ ; ನಿಸ್ತೇಜವಾದ : ಕೆದಜ್‌ದ ಕೇಶಬಂಧದ 
ಮಲಿನದೇಹವ. ಬಾಸರದ ಶಶಿಮುಖದ ಸೂಸುವ ಸುಯ್ಲು ಸಂದಣಿಯ 
ಬೆ:ಸಜಟ್‌ನ ಬೆಜಗಿನಲಿ (ಪಿಳಾಗೆ. 6-04-54). ` (ನಾ). ೩. ಕಾಂತಿ; 
ಮೆರುಗಂ; ಶೋಭೆ : ಮೃದುಪದಪುಕಜಂ ನಡೆದು ಕೆಂಪು ಮರಲ್ಲು 
ನಿಜಾರುಣಾಂಶು ಪಾಸಿದ ದುಗುಲಕ್ಕೆ ಬಾಸರದ ಮಾಸರಮಂ ಕುಡೆ ಬಂದ 
ಯೋಗಿರೂಪದ ನಿಧಿಯ (ಅನಂಫು. ೯-೮೩) ; ಒಪ್ಪುವ ಯಜ್ಞಸೂತ್ರಕಂ 
ಕಿವಿಯ ತೊಳಂಚಿಯುಟ್ಟುಡೆಯ ಬಾಸರಮಿಕ್ಕಿದ ದರ್ಭೆ ಶೋಭೆವೆತ್ತ 
ವಿರಳಕೂರ್ಚಂ . . . ಒಪ್ಪೆ (ಜುಹಾನೀ. ೦೦-6೭)- ೪. ಶುಭ್ರವಸ್ತ್ರ ; 


ಉಟ್ಟ ಬಾಸರದ ಬಂಬಲ್‌ ಡೊಳ್ಳು ಚೆಲ್ವಾಗೆ ಸಂಭಿನ್ನಶ್ರೋತ್ಸ 
ಧರಾಮರಂ ನೃಪತಿಗಾಶೀರ್ವಾದವುಂ ಮಾಡಿದಂ (ಕಾಂಶೀಕ್ಶ.- ೨-೪೪): 
ಉಟ್ಟ ಬಾಸರ ಬಳಲುಗಚ್ಚೆಯನಟ್ಟಹಾಸದ ಜನದ ನಗೆಗಳ ನಟ್ಟವಿಗ 


ನೋಸರಿಸಿ ಸಭೆ ಯಲಿ ಮೆಲ್ಲನೈತಂದ (ಕುವ್ಮಾಳಿ. ೧೩-೦೩). [-೭ ಸಂ. ಭಾಸ್ವರ] 


ಬಾಸಳು 'ಬುಸುರ್ಟಿ' ನೋ. 
ಜಾಸಾಳೆ “ಬಾಸಂಟಿ*'” ನೋ. 


49 ಬಾಸಾಳು. "ಬಾಸಂಬಿ್‌” ನೋ. 


-| ಬಾಸಿಂಗ 


40 


“ಬಾಸಿಗ' ನೋ. 

ಬಾಸಿಕಾಠಿ (ನಾ). ದೇವಸ್ಥಾನದ ಪರಿಚಾರಕ (?) ; ಬೀಹಳಿಯರೆನಿ 

ಬರಾವಡಂ ಮೆಯಲು ವಿ ೧೦ ಬಾಸಿಕಾಅಿಂ ಪ೧ x x ಜ (ಇಇ: ಸರಾ 

1148)- [ ಬಾಸ್ಕಿ + _. ಕಾಅ] 

ಬಾಸಿಕೆ (ನಾ). (?) : ಸೂಸುವ ಕಣ್ಣ ಕೆಂಪು `ಪೊಸಬಾಸುಟ ಮೈ ಜಡೆ 
ಬಿಟ್ಟಿ ಮಂಡೆ . . . ಕಿಟುಲಜ್ಜಿ ತೊದಳ್ನುಡಿ ದೋರೆವಲ್ಲು ಕೈ. ಬಾಸಿಕೆ 


೩೮-೦೧ ; 


ಬಾಸಿಗ ೬೪೦೮ ಬಾಸುಟಿಣ್‌ 


ಕೊಯ್ದ ಮುಂದಲೆ ಕಟಿಂಗಿದ ಕೆಂದುಟೆಯೊಬ್ಬ -ಬರ್ಪ ಸಂತೋಷದ ಲೆ:ಸು ವನವಂಂ ಮನಮಂತುಟಾಜ್‌ ಪುಡಿಗುಟ್ಟಿ ಕಿಚಿಕಿಲ್ವ ಹಯಮಂ ದಿಟ್ಟಿಸಿ 
ಬಾಸಣಿಸಿತಾ ಕವಿರಾಷಕಲಾವಿಲಾಸನಾ (ಕಾಧ್ಮಸಾ. ಫುಲ. ೨೩೩). [?) (0 ಮಾಕ್ಮ- ೦೫೩೨-೧೦). 
ಬಾಸಿಗ, ಬಾಷಿಗ, ಬಾಸಿಂಗ (ನಾ). ೧. (ಹೂವಿನ) ಮಾಲೆ,- ದಂಡೆ : [ದೇ.॥ ತಮಿ. ಪಾಚನ ಎ ಭೇದಿ; ತೆಲು. ಪಾಸನ ಇ ಮಲವಿಸರ್ಜನೆ] 


“ಬಾಸಿಗಮೇೇದು ಪೂಮಾಲೆ” (ಕಶಸಾ: ೬೩-9೦೩) ; ಸೂಡಿದ ಪಾರಿಜಾತದ ಬಾಸ್ಕು “ಬಾರ್ಚು' ನೋ. 
ನಮೇರುವ ಬಾಸಿಗಮೊಯ್ಕನೊಯ್ಯುನಿರ್ಪೊೋಡಿದುದು (6ರಿಕು- 8-4) ; | 5 [ಬಾಸುಂಡೆ “ಬಾಸಂಲ*್‌' ನೋ. 
ಕಟ್ಟಿಯುಮೇನೊ ಮಾಲೆಗಾಅನ ಪೊಸಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಸುಂದಿ, ಬಾಸಂಂದೆ (ನಾ). ಹಾಲನ್ನು ಗಟ್ಟಿಯರಾಗುವಂತೆ ಕುದಿಸಿ 


ಬಾಡಿ ಪೋಗದೆ (ಅನಂಫುಿ. ೦-೪೩) ; ಪಂದಲೆಯೊಂದು ಬಾಸಿಗಂ ನೆತ್ತರ `ಅದರಲ್ಲಿ ಸಕ್ಕರೆ, ಬಾದಾಮಿ. ದ್ರಾಕ್ಷಿ ನೊದಲಾದುವುಗಳನ್ನು ಬೆರಸಿ 
ತಳ್ತ್ರ ಬಲ್ಜಲೆಯ ಬಿಂದಿಗೆ... . ಇವೊಂದಿ ನಿಲೆ ಸಾಧಕಿ ಬತ್ತಲೆ ಮಾಡುವ ಮಂದದ್ರವವಾದ ಒಂದು ಬಗೆಯ ತಿನಿಸಂ : ಮನೆಯಲ್ಲಿ 
ಬರ್ಪಳೊಪ್ಪಿದಳಿ (ಳಾಠ್ಕನಾ: 8೩೩೩). ವಿ. ಎವಾಹಸಮಯದಲ್ಲಿ ತಾನೇ ನಿಂತು ಬಾಸುಂದಿ ಪೂರಿ ಅಡಿಗೆ ಮಾಡಿ ಕಮುಲೆಯು ಬಯಕೆಯ ಟಿ 
ವಧೂವರರ ಹಣೆಗೆ ಕಟ್ಟುವುದಕ್ಕಾಗಿ (ಚಿನ್ನ, ಮುತ್ತು, ರತ್ನ|1ಂ ಆರಂಭಿಸಿದಳು (ಪತರ. 000); ಕರ್ನಾಟಕ ಕ್ಲಬ್ಬಿನಲ್ಲಿ ಇಂದು "'ಬಾಸುಂದೀ 
ಗಳಿಂದ ಅಥವಾ ಕಾಗದ, ಬೆಂಡುಗಳಿಂದ) ರಚಿಸಿದ, ಎಡಬಲಕ್ಕೆ ಪುರೆ”'ಯಿತ್ತೂ (ಸಮಠೇ- ೧೦). ಬಾಸುಂದೆ: ಕಾರ್ಯದರ್ಶಿಯು . . . 
ಗೊಂಚಲುಗಳನ್ನುಳ್ಳೆ |) ಒಂದು ಬಗೆಯ ಅಲಂಕಾರಸಾಧನ : "“ಬಾಸೂಂದೆ, ವುರೆ'" ಯಾಗಬೇಕೆಂದು ನಿರ್ಣಯಿಸಿದ್ದನೆಂ (ಸರೀ - ೦೦೦). 
ಹೊಳೆವ ಬಾಸಿಗಕೆ ಹದಿನಾಚು ದಂಡೆ (ಅತಶಂ. ೨೯೬-೦೩೦೯), ಶರಣರ [+ ಮರಾ. ಬಾಸುಂದೀ. ಬಾಸುದೀ. ಬಾಸೋಂದೀ] 
ಪಾದಂಗಳೇ ತೊಂಡಿಲ ಬಾಸಿಗವೆನಗೆ (ಮಜಾರೇ. ೨. ೩೭೨೭೪) ; ಮಗ ಬಾಸುಂದೆ “ಬಾಸುಂದಿ' ನೋ. 

ಸೊಸೆಗೆ , , . ಸಿಂಗರಗೆಯ ರನ್ನದ ಬಾಸಿಗವನು “ಕಟ್ಟಿದರು (ಕೋತತ | 16 ಬಾಸುಗಿ "ವಾಸುಗಿ' ನೋ. 

೦೩-೬೪). ಬುಷಿಗ : ೨. ಬಣ್ಣದ ಸೊಡರು ಮೆಟ್ಟಕ್ಕಿಗಳ ಗೂಡೆಯ ಬಾಸುರಕಬ್ಬು (ನಾ). ಒಂದು ಬಗೆಯ ಕಬ್ಬು: *`'ಇಕ್ಷಾಳಿಕ . 
ಸಡಗರದ ಪುತ್ಮಳಿಯು ವಿರಚಿತ ರತುನಬಾಷಿಗದ , . » ಗುಧಾಕ್ಷತೆ ಬಾಸುರಕಬ್ಬು . ಹೆಗ್ಗಬ್ಬು. ಈಶ್ವರಿ'' (ಓಷಧಿ. ೦೬) - 

ಯಗಿಲುಗಳಿಸೆದವು (೪೦೮೪: 96-80). ಬಾಸಿಂಗ : ೧. ಮಿಂದು ದಳಿಂಬ ( ಬಂಸುರ್ಯ * ಕಬ್ಬು (ಆ ಕರ್ವ) ] 

ಮನುಟ್ಟುಂ ಚಂದನಮಂ ಪೂಸಿ . . . ನವಕುಸುಮದಾಕೃತದಿಂದಂ ಬಾಸುರಿಕೋಡು (ನು) - ಒಂದು ಊರಿನ ಹೆಸರಂ ; ಬಾಸುರಿ 
ಬಾಸಿಂಗಮ ನಿಮಿರಿ ಕಟ್ಟಿದ ಬಟ್‌ಕೆಂ (ಅಲ್ಲವು. ೪-೨೫); ಅದಟುಳ್ಳ ಭಟರು |30) ಕೋಡು ಇಂಗಳಿಸರ ಬಾಗೆವಾಡಿ ಸಾಮಳವಾಡಿಗೆ ಒಡ್ಡವೊಡಿಗೆ 
ಸೂಡುತೆ ಬಾಸಿಂಗ ಡೌಡೆ ಚೇಗಟೆ ದನಿಮಾಡಿಸುತೈದಿದರು (ಮೋಹತ. ಮಧ್ಯವಪ್ತಿರ] ಏಪ್ಪರಗೆನಾಮಗ್ರಮೋ . . . ದತ್ತಿ (ಸೌಇಇ. ಸ, 
೩೩.೩೪). ೨. ಆಗಮೋಕ್ತಿಯಲಿ ಬಾಸಿಂಗವ ಸೂಡಿದರ್‌ . . . ಪರಮ ೪-0೦೭: 662). [?] 


ಶೋಭನದಿಂದೆ ಮದುವೆಯಂ ಮಾಡಿದರ್‌ (ಮೋಶತ. ೪೨-೬೨): ಆಸೆಯಿಲ್ಲದ ಬಾಸುಳ್‌ `ಬಾಸಂಟಾ್‌ ನೋ. 
ಸೆ ಮಾಸೆಯಿಲ್ಲದ ಮೋಲ್‌ ಬಾಸಿಂಗವಿರದ ಮದುವೆ ಇವು ಬಾಸುಳ "ಬಾಸುಬಿೀ' ನೋ. 


ಮೂಡು ಹೇಸಿ ಕಾಣಯ್ಯ (ಸರ್ವಜ್ಞ. ೦6೨). 25 (ಬಾಸುಳಿ "ಬಾಸುಬಿಕ್‌' ನೋ. 
ಬಾಸಿಂಗಬಲಎ ಬಾಹಿಂಗವನ್ನು ಕಟ್ಟುವ ಯೋಗ ; ಮದುವೆಯ ಬಾಸುಳು (ಬಾಸುಟ್‌್‌'.ನೋ. 
ಯೋಗ : ಬಾಹಿಂಗಬಲ ಬರಲು ಬಾಸೆ ಕೊಡುವೆನು ತಂಗಿ (ಕನ್ನಾ: ue). ಬಾಸುಳುವಡೆ (ಕ್ರಿ). ಮೈ ವೆಂಲೆ ಬಾಸುಂಡೆಗಳನ್ನು ಬರಿಸಿಕೊಳ್ಳು : 
“ಕಂಕಣಬಲ: ಪರಾ. ಬಳೆಯ ಮೂಅನಯಿಂ ತೋಳೊಳಗೆ ನೆಲೆಮೊಲೆಗಳಲಿ ಕೊರಳಲಿ ಬರೆದು 
[ದೇ.॥ ತಮಿ. ವಾಚಿಕೈ; ತುಳು, ಬಾಸಿಂಗ, ಬಾಶಿಂಗ, ಭಾಷಿಂಗ ; ಬಾಸುಳುವಡೆದು ಮುಸುಕಿಟ್ಟು ಮಲಗಿದಳರಸ ಕೇಳು (ಳಳ. ೨೪-೧೯) - 
ತೆಲು, ಬಾಸಿಕ. /ಮರಾ. ಬಾಶಿಂಗ, ಬಾಸಿಂಗ] 80 [ ಬಾಸುಳು (ಇ ಬಾಸುಟ್‌) + ಪಡೆ] 


ಬಾಸಿಗಂಗಟ್ಟು (ಕ್ರಿ). ೧. ಹೂಮಾಲೆಯಂನ್ನು ಹೆಣೆ ; ಹೂದಂಡೆ| |ಬಾಸುಳಿ “"ಬಾಸಂಟ್‌? ನೋ. 
ಯನ್ನು ಕಟ್ಟು : ಬಾಸಿಗಂಗಟ್ಟುವನಂತು ಕಟ್ಟುವುದು ಕಬ್ಬ ಮನುಬ್ಬಿನ ಬಾಸುಳೇಳು ಬಾಸುಟ್‌ಲ್‌್‌' ನೋ. 
ವಸಗೆ ಕಬ್ಬಿಗಂ (ರೀರಾವ... ೦-೩೨) - ವಿ. ವುದುವೆಯ ಬಾಸುಟಿ'", ಬಾಸಳು. ಜಾಸಾಳ, ಬಾಸಾಳು, ಬಾಸುಂಡೆ. ಬಾಸುಳ್‌, 


ಕಾಲದಲ್ಲಿ ಬಾಸಿಗವನ್ನು ಧರಿಸಂ : ಬಾಸಿಗಂಗಟ್ಟಿದ ಶೀರ್ಷದಿಂದೆಆ ಬಾಸುಳ. ಬಾಸುಳಿ, ಬಾಸುಳಂ, ಬಾಸುಳೆ (ನಾ). ಗೀರಿದ ಅಥವಾ 
ಗಿದಂ ವಸುದೇವಂ (8ಗಂ. ೨-80) ; ಮತ್ತಿನ ಬಾಸಿಗಂಗಟ್ಟಿ ನಂದಿಯಂ|16) ಹೊಡೆದ ಪೆಟ್ಟಿನಿಂದ ಚರ್ಮದ ಮೇಲೆ ಉದ್ದವಾಗಿ ಉಬ್ಬಿ 
ಮೃಡನೇಟ್‌ದಂ (ಶಂಕ್ರ. ೩೭-೪). [ ಬಾಸಿಗ + ಕಟ್ಟು] ಕೊಳ್ಳುವ ಗುರಂತಂ ; ಮಿಳಿರ್ವಸಿಯ ವಪಸಿಯ ಪೊಸವಾಸುಟ 
ಬಾಸಿಗಹುವ್ವ 'ಬಾಸಿಗಹೂ' ನೋ. ಕರರುಹರೇಖೆ ತುಜುಗಿ ರತನಾಟ್ಯಪರಿಸ್ಟಳಿತಕ್ಕೆ ಮುಳಿದು ದಂಪತಿಗಳ 
ಬಾಸಿಗಹೂ, ಬಾಸಿಗಹುವ್ವು (ನಾ). ಮಾಲೆಯಾಗಿ ಕಟ್ಟಿದ ಹೂವು ; ನಂಗಜನಟನ ಸೆಳೆದ ಬಾಸುಟನಿಳಿಕುಂ (ಅಂಕು. 03-08) ; ಎಲ್ಲರ ಮೆಯ್ಲು 
ಹೂವಿನ ಹಾರ ; ಶ್ರೀಗೊಮ್ಮಟದೇವರ ನಿತ್ಯಾರ್ಚ್ವನೆಗೆ' ೨೦ ಬಾಸಿಗ ಳೊಳಂ ತಳುವಿಲ್ಲದೆ ಬಂಸುಲ್ಲಳೊಗೆಯೆ (ರರ್ಮಾಮ್ಮ. ೩-೨೦೩); ವಿರಹ 
ಹೂಎಂಗೆ ಶ್ರೀಮನ್ಮಹಾಮಣ್ಣಳಾಚಾರ್ಯ್ಕರು . . , ಕೊಟ್ಟ ದತ್ತಿ[40 ದಿನಟಲ್ಲೂ ಬಸವಟಿದು. ಮೋದೆ ತನ್ನುರದೊಳ್‌ ಬಾಸುಟಿ ತಳ್ಳು ಶೋಕ 
(ಎಳ. 1. ೨೩೭-೩; 1100 7). ಬಾಸಿಗಹುವ್ವು: ಯಿ ಮರಿಯುದೆಯುಲು ಶಿಖಿಯುಂ ಕಟಲ್ವಲೆಂದೊಟ್ಟಿದಸುಗೆದಳಿರಂ ಪೊ:ಲ್ಕುಂ (ಕಾರ್ಮಾವ- 300)- 
ಕುನ್ನದೆ ೬ ಬಾಸಿಗಹುವ ನಿಕ್ಯೂವರು (ಎಳ. Ix, ೨೪4-09; 1274 ?). ಬಾಸಳು ; ಬಾಳೆಯ ಸುಳಿಯ ಉಟ್ಟಿಗೆಕೋಲೊಳವ: ಹೊಯ್ದುನೇಳೇಳು 

[ ಬಾಸಿಗ *- ಹ್ಯೂ (ಆ ಫ್ಯೂ) ) ಮೂಲೆಗೋಡಾಡಿ ಆ ಲೇಸುವೆಂಗಳ ಮೈಗೆ ಬಾಸಳು ಪುಷ್ಪಮಾಲೆಯಂ 

ಬಾಸು, (ಕ್ರಿ). ಮಲವಿಸರ್ಜನೆ ಮಾಡು: "“ ಬಾಸು -- ಪುರೀ ತೆದ್ದುವಾಕ್ಷಣವೆ (ಕರತ. ೪6-೭೪) ; ಓಡಿತಂದೊಡನನಿಬರಾಕ್ಷಣ ನೋಡದೆಡ 


ಹೋತ್ಸರ್ಗೇ” (ರುಣ) ; ಬಾಸುತಂ ಹೀಸುತಂ ಮೂಸುತಂ (8ನನುಂ. | (6 ಬಲಗಳನು ದೈತ್ಯರ ತ್ರಾಡನೆಯ ಬಾಸಳಿನ ತಲೆಬೋರುಗಳ ಯೇರಿನಲಿ 
೩-0೫), ಲವಂ . . . ಮೂಸಿಯುಂ ಬಾಸಿಯಂ ಮೇದುಂ ಪಾಯ್ದುಂ (6008೪. 90-99) ; ಬೆತ್ತದೇಟಿಗೆ ಬಾಸಳು ಎದ್ದಿದ್ದುವು (ಕಳಾ. ೨೪). 


ಬಾಸುಟಕೇಟಕ್‌ 


ಬಾಸಾಳ : ಪಂಡಿತನಿಗೆ ತನ್ನ ಕೆನ್ನೆಯ ಮೇಲೆ ಮೂಡಿದ ಬಾಸಾಳದ | 
ನೆನಪಾಯಿತು (ಸನುಕ. ೧೨೦6) ; ಅವಳ ಬೆನ್ನು ಗಲ್ಲಗಳ ಮೇಲೆ 
ಬೆತ್ತದ ಬಾಸಾಳಗಳು ಮೂಡಿದ್ದುವು (ದೇನ೦ಾ, 0೩). ಬಾಸಾಳು : 
ಸಿಕ್ಕವರ ಬೆನ್ನಿಗೆ ಬಾಸಾಳು (೫೧೦: 89) ; ಕೈಕಾಲುಗಳ ಮೇಲೆ ಬಾಸಾಳು 
ಮೂಡಿದ್ದಲ್ಲದೆ ಅವನ ಹಣೆಯಿಂದ ರಕ್ತವು ಸುರಿಯತೊಡಗಿತು (ಸಮಕೇ- 
೨೩). ಬಾಸುಂಡೆ : ಬಾಸುಂಡೆ ಬರುವಂತೆ ಸೆಳೆದ (ಅರಳು, ೦೪೭-೦೦) ; 
ನೀವು ಈ ಅರಿಯದ ಕಂದನಿಗೆ ಬಾಸುಂಡೆ ಬೀಳುವಂತೆ ಹೊಡೆದಿದ್ದೀರಿ 
(66ನೆ. ೪೬). ಬಾಸುಳ್‌ : ನೋಡಯ್ಯ ಮಗನೆ ಎನ್ನಯ್ಯ ಮಯ್ಯ 
ಬಾಸುಳಂ (ನಾಂ. ೦೬೬-೨೩) ; ಬಾಸುಳಂ ತೋರದಂದದಿ ಬೆರಳ್ಬೊಡೆತಮಂ 
ಕೊಡು (ನಂಕಾರಾ- 8-೨-90). ಬಾಸುಳ ; ನೊಂದನೆಂದು ಮಯೂರನ 
ಸಂತೈಸಿ ಬಾಸುಳವ ನೋಡುವ ನೆವದಿಂದ ಕುಪ್ಪಸವ ಕಳೆದು ನೋಳ್ಪಾಗ 
ವುಯೂರನ ಮೈ ಸುವರ್ಣವಾಗಿರೆ (ಕೈ ರಸೂ. 1. 98). ಬಾಸುಳಿ : 
₹ರಿಕಾಲಚೋಳನಾಳ್ಗಳ ಭರದಿಂದಂ ಹೊಡೆದೊಡಿಲ್ಲ ಬಾಸುಳಿಯೆಂಂದುಂ 
(ಕೈರಪು- 0೩-೨6). ಬಾಸುಳು : ಶಅಕಿದ ಬಾಸುಳ ಬರಿಯ ಮುುಸುಜುವ 
ನೊಣದ ಹುಣ್ಣುಗಳ . . , ಕುಜುಹನಡಗಿಸಿಕೊಂಡು ಹಸ್ತದ ನಿಆ್‌ಗೆಯಲಿ 
ನೆ? ಸುಳಿದನಾ ಪ್ರಭುಲಿಂಗ ಲೀಲೆಯಲಿ (ಶ್ರಳ0. ೨೨-೩೪), ಬಾಸುಳೆ : 
ಮಯೂರನಂ ನರಪ ತಾನೆಸೆದು ಬಾಸುಳೆಯ ನೋಡುವ ನೆವದಿ ಶರಿರಮಂ 
ಪಂಕಸೆ ಸುವರ್ಣದಂತಿರಲು (8ಕ್ರಿತರಾ. ೨-೪೦) ; ಬೆತ್ತದಿಂ ಬಡಿಯೆ, 
ಬಾಸುಳೆಗಳಿಂ . . . ನೆತ್ತರೊಡಮೂಡಿದೊಡಮವನೊಂದು ಮಾತನೆತ್ತಿಲ್ಲ! 
(ಗೂಲ್ಲೊಕಾ ೨೬-೨೪). 
[ದೇ.॥ / ಪ್ರಾ. ಭಾಸುಂಡ ಇ ಹೊರೆಸೆಳೆಯುವುದು] 
ಬಾಸುಟ್‌ಟಸ್‌, ಬಾಸುಳೇಳು (ಕ್ರಿ). ಮೈವೆನಲೆ ಬಾಸುಂಡೆಯೇಳು. 


ಬಾರೇಳು; ಮೈ ಬಾಸುಚಿಕೀಬ್ವಿನ್ನೆಗಂ ಪಣಿದತ್ತಕ್ಕಟ. ಪೊಕ್ಕು 
ಕೇದಗೆಯ  ಪೂಗೊಖ್ಮೂಲ್ಕೆ (ಸೂಕ್ತಿಸು. 00-40). ಬಾಸುಳೇಳು ; 


ಹೊಯ್ಲಿನ ಬಿಟುಸಿನಲಿ ಬಾಸುಳಿದ್ದಾ ತನುಗಳಂ ನಸುಮುಟ್ಟಿ ನೋಡುತ 
ಹೆದಟುತೋಡಂತ್ತ, (ಬಸಪು. 85200) ; ಅರಿದು ನೆತ್ತರಗಾಣದಲಗಿದು ನೆಜಕ 
ಬಿಗಿಯೆ ಮೈ ಬಾಸುಳೇಳದ ಹುರಿ ಬಲಿದ ನೇಣ" ಸೋಂಕಿದೊಡೆ ಹೊಗೆ 
ಮಸಗದೆದೆಗಿಚ್ಚು (ಕುವ್ಮಾವಿ- ೩-೦೦). 
ಬಾಸೆ, (ನಾ). ಎದೆಯ ಮಧ್ಯಭಾಗದಿಂದ ಹೊಕ್ಕುಳ ಮೇಲು 
ಭಾಗದ ವರೆಗೆ ರೇಖಾಕೃತಿಯಾಗಿರುವ ತೆಳುಕೂದಲಿನ ಸಾಲು... 
ರೋಮರಾಜಿ : “ನಾಭಿಯ ರೋಮ ಬಾಸೆಯೆನಿಸಿಕ್ಕು” (ಕುಂಗಂ3. ೯-೩); 
ಆಕೆಯ ಬಾಸೆಗಳುಂ ಪಗೆವರ ಬಾಲಸ್ವಾಸೆಗಳುಮೊಡನೊಡನಸಿಯವಾದುವು 
(ಕಂಶಥಾ. ೦-0೪೦ ವ); ಭ್ರೂ ಲತೆಯ ಬಿಲುಗಳ ಕಟಾಕ್ಷದ ಕೋಲ ಹೊದೆಗಳ 


ಬಾಸೆಗಳ ಕರವಾಳಗಳ , . . ಮನ್ಮಥನಾಳು ನಡೆದುದು ದ್ರೌಪದಿಯ 
ದಂಡಿಗೆಯ ಬಳಸಿನಲಿ (ಕುನ್ಮಾಆ. ೦೩-೩೪). 
ಬಾಸ್ಕೆ, ಭಾಸೆ (ನಾ). ೧. ಜನರು ತಮ್ಮ ಅಭಿಪ್ರಾಯವನ್ನು 


ಇತರರಿಗೆ ತಿಳಿಸಲು ಉಪಯೋಗಿಸುವ ಪದಪ್ರಯೋಗ ; ಭಾಷೆ ; 
“ಬಾಸೆಯೆ ಭಾಷೆ” (ಕರಂ. ೬೪); ಭಾಷಾ-ಬಾಸೆ (ಕಮದ. ೨೬೬ ಪ್ರಯೋ). 
೨. ಕನ್ನಡ, ತಮಿಳು ಇತ್ಯಾದಿ ಬೇರೆಬೇರೆ ಮಾತು, ವಾಜ್ಮಯ : 
ಆತನನಾಕೆಗಳ್‌ ಬಾಸೆಯೊಳಿಂತೆಂದರ್‌ (ಶುಶಶಾ- ೪-೯೩ ವು; ಕೆಲದೊಳಿರ್ದ 
ವಿದಗ್ತಸೌಂದರಿಯೆಂಬ ವಿಳಾಸನಿ ಅರಸಿಯ ಮನಮನಟ್‌ದು ಆಕೆಯ ಬಾಸೆ 
ಯೊಳಿಂತೆಂದಳ್‌ (ರರ್ಮಾಕ್ಕು. 9-069). ೩. ಆಣೆ; ಶಪಥ; ಪ್ರತಿಜ್ಞೆ: 
ದೇವಿ ತನ್ನಯ ತನೆವಂ ನಿಲೆ ಪಿಡಿವ ಬಾಸೆಯಂ ವತಾಡುಗುಮೋ 
(ಉರಂಉ. ೬೩೭೪). ೪. ವಚನ; ವಾಗ್ದಾನ ; ಬಾಸೆಯಂ ಬೇಡಿ 
ನಾನರಚುವಂದೆನ್ನ ಕಯ್ಕೊಳಾರ್ಮುರಸಿಟ್ಟರೀ ಗಿರಿಕೆಯನ್ನ? (೧೪೨೦: ೩೦-೩)- 
ಭಾಸೆ; ೪. ಒಲ್ಲ ಮಾಬಕ್ಕಿಯಿಂ ಭಾಸೆಯನಿತ್ತು ಪುಚ್ಚಳಿವರಲ್ಲದೆ ಭಾಸೆ 


[ಬಾಸುಲ* 4 ಏಲ್‌) 
| 
| 


೬೪೦೯ 


೪9 


30 


36 


40 


45 


ಬಾಸೆವೆಣ್ಣು 


ಯನುದ್ಧರಿಪ್ಪರೇ (ಎಳೆ: ೪, ಬೇಲೂರು. ೦೦೨-೦೦೨: ಸು. 19209), 
ಬಾಸೆಯ ಕೊಡು ಎ ಮಾತು ಕೊಡು; ವಚನ ಕೊಡು; ಭಾಷೆ 
ನೀಡು : ಪೂಸರಳಿಂದೆ ಶಿವನ ಶಟ್ಟನೆ ಶಾಗಲಿಕ್ಕುವೆನೆಂದು ಬಾಸೆಯ ಕೊಟ್ಟ 
ಮನ್ಮಥ ಜೀವನಿಗೆ (ನೋಹತ. ೩-೩೦)- ಭಾಸೆಗೆ ತಪ್ಪು ಎ ಆಡಿದ ಮಾತನ್ನು 
ನಡೆಸದಿರು; ಕೊಟ್ಟ ಮಾತಿಗೆ ತಪ್ಪು; ಭಾಷೆಗೆ ತಪ್ಪು: ಭಾಸೆಗೆ ತಪ್ಪು 
ವಂಕದ ನೆಗಟ್‌ಿಯ ಲೆಂತರ ಗಂಡೆಂ (ಎಕ. ೪, ಶೇಲೂರು- ೧೦೨-೦೪೨ 
ಸು. 2220 9). [-ಆಸಂ. ಭಾಷಾ] 
ಬಾಸೆಗೆಡು (ಕ್ರಿ). ಕೊಟ್ಟ ಮಾತಿಗೆ ತಪ್ಪು; ವಚನಭ್ರಷ್ಟನಾಗಂ. ; 
xxx ಬಾಸೆಗೆಟ್ಟೊಡೆ x ೫ (ಸ್‌, IR—i. 33-00; 923). 
[ಬಾಸೆ ೬ ಕೆಡು] 
ಬಾಸೆಗೊಡು (ಕ್ರಿ). ವಚನ ಕೊಡು; ಮಾತು ಕೊಡು : ಎಲೆ ಶುಕ 
ನೀನಾವನನೀ ಲಲನೆಗೆ ಪತಿಯೆಂದು ತರ್ಪೆಯಾತನೆ ನಿನ್ನುಜ್ವಲಸಖಿಗೆ 
ಭರ್ತೃವೆಂದೆನಜೊಲವಿಂದಂ ಬಾಸೆಗೊಟ್ಟು ಕಲುಪಿದರೆನ್ನಂ (ಉದ್ಕಓ. 
೬-೦೨೨); ಸುಭುಜಂ ಪಗೆರಾಯರಂ ಕೆೊಲ್ವೆನೆಂಬಾಸೆಯಿಂ ಬಾಸೆಗೊಟ್ಟು 
ತನ್ನ ಪಡೆಯಂ ಕೊಂಚೆಗಟ್ಟಿನ ಕೋಂಟೆಯಂತೆ ಸಮೆದು. (ರಾಮಕ್ಕ. 
೯೪-೨೭). [ಬಾಸ್ಯೆ 4 ಕೊಡು] 
ಬಾಸೆದೋಟು (ಕ್ರಿ). ಮಾತಾಡು; ಧ್ವನಿ ಮಾಡು : . ಆ ಶಶಿಮುಖ 
ಮಾಗಿಯ ಕೋಗಿಲಂದದಿ ಬಾಸೆದೋಟಜದೆ ಸುಮ್ಮನಿರಲು (ಶ್ಯಾನತ- ೨-೭೪). 
” [ಬಾಸ್ಕೆ * ತೋಟಿ) 
ಬಾಸೆಯಿಲಿ (ನಾ). ಸುಳ್ಳು ಹೇಳುವ ವ್ಯಕ್ತಿ : ಮೋಸಮನೀವ 
ಬಾಸೆಯಿಲಿಗಳ್‌ ದ್ರವಿಡಾಂಗನೆಯರ್‌ (392. ೩-೧೬೩), [ಬಾಸ್ಕೆ-- ಇಲಿ] 
ಬಾಸೆವಕ್ಕಿ (ನಾ). ಮಾತನ್ನಾಡುವ ಹಕ್ಕಿ; ಗಿಳಿ: ಮೊರೆವ ಕುಕಿಲ್ವ 
ಪಾಡುವ ಬಾಸೆವಕ್ಕಿಗಳ ಗಜಬಜದಿಂ . : . ತರ್ಪೋವನಮೊಂದು ಕಣ್ಣೊಳಿ 
ಸಲೊಡಂ (ಕಾಮಾಕ್ಕ- ೬೪-೬). , [ಬಾಸ್ಕೆ + ಪಕ್ಕಿ) 
ಬಾಸೆವತ್ತಳೆ (ನಾ). ಆಶ್ವಾಸನೆಯ ಪತ್ರ ; ಸಹಾಯದ ವಾಗ್ದಾನ 
ಕೊಡುವ ಪತ್ರ : ಇದು ನಿಶ್ಚಿತಂ ಇನಿತಜಕೊಳವರುಪಟಳಕ್ಕೆ ಬೆಚ್ಚ 
ದೆಮ್ಮಂ ನಚ್ಚಿರ್ಪದು ೨. ಎಂದನಿಬರುಂ ಕಳುಪಿದ ಬಾಸೆವತ್ತಳೆಗಳನಿತ್ತು 
ಬಿನ್ನವಿಪದುಂ (ಕಳನಂ- ೪೫-೫) ; ಈ ಬಾಸೆವತ್ತಳೆಯು . . . ಕಾಕ 
ತಾಳೀಯದ ಫಲಸಿದ್ಧಿಯಾಗಿ. ನಮಗೆ ಬಹಳಮಟ್ಟಿಗೆ ಉಪಕಾರವಾಗುವುದು 
(ರೆಟ್ಮ. ೬೩-೦೬). [ಬಾಸ್ಕೆ 4 ಪತ್ತಳ್ಳೆ) 
ಬಾಸೆವಾಲ (ನಾ). ರೋಮವಮಯವಾದ ಬಾಲ (?) : ಶೇಷಕಾಯದ 
ನಿಡಿದ ನಿಳಿಕೆಯ ದೀರ್ಫತರ ಬಾಸೆವಾಲಂ ಮಿಳಿರೆ ನೇತ್ರತ್ರಯಂಗಳೊಂದೇ 
ಸಮಯದಿಂ ವಿಸ್ಟುಲಿಂಗಂಗಳ ಸೂಸುತಿರೆ ದಿವ್ಯಶಾರಭರೂಪದಿಂ ಬಾಸಂ 
ಗಳಿಗೆ ಭಯಭ್ರಾಂತಿಯಂ ತಳೆದು . ದುಷ್ಟನರಕೇಸರಿ ಗಗನದೊಳಿರೆ 
ಮೇಗಣ್ಣೆ ಜಿಗಿದು ಪಕ್ಷಂಗಳಿಂದಪ್ಪಳಿಸಿದಂ (ಕಾಫಕ.09-00) [ರಾಸಿ + ಬಾಲ್ಕ) 
ಬಾಸೆವೆಣ್‌, ಬಾಸೆವೆಣ್ಣು (ನಾ). ವಾಗ್ದೇವತೆ ; ಸರಸ್ವತಿ : 
*ಮುಡಿದೆಣ್‌,' ಬಾಸೆವರ್ಣು . . - ಸಾರದೆ, ಸರಸತಿ _ ಈ ೬ ಸರಸ್ವತಿಗೆ 
ಪೆಸರ್‌” (ಕರಸಾ. ೪೮-೧೬);  ಬಾಸೆವೆಣ್ಣೊಂದೊಲ್ಮೆದಾಳ್ಲಿ ವಾಕ್ಲಿದ್ದಿಯಂ 
ಪಡೆದು ನಿನ್ನಂ ರತಿಯಿಂ ನೂರ್ಮಡಿ ಮಿಗಿಲೆನಿಸಿ ಬಣ್ಣಿಪೆಂ 
(ಉಫೂಕ್ಕ: 66-೨). ಬಾಸೆವೆಣ್ಣು : “ನಿರುತಂ ತಾಂ ಬಾಸೆವೆಣ್ಣು 
ಶಾರದೆಯಕನ್ಳು ೦” (ಳಎಳಂ- ೩೦). 
ಬಾಸೆವೆಣ್ಣಿನಿಯ ಎ ಸರಸ್ವತಿಯ ಪತಿ ; ಬ್ರಹ್ಮ : “ಪೊಂಬೊಡೆಯಂ 
. ಬಾಸೆವೆಣ್ಣಿನಿಯ ಬ್ರಹ್ಮಗೆಸೆವ ನಾಮಂ” (ಕಲ್ಕಕ್ಕ ೪) ; 
ಬಾಸೆವೆಣ್ಣಿ ನಿಯ ಕೇಳ್‌ ಭೂಸುಗರ ಸಲಹುವರೆ ವಾಸಿಯಿಂದುದಯಿಸುವೆ 
ವಸುಮತಿಯೊಳು (ವಂಕಾರಾ.೦-೨-0೦೬). [ಬಾಸ್ಯೆ 1 ಪೆಣ್‌] : 
ಬಾಸೆವೆಣ್ಣು “ಬಾಸೆವೆಣ್‌' ನೋ. 


ಬಾಸೆಹೀನ 


ಬಂಸೆಹೀನ (ನಾ). ಕೊಟ್ಟ ಮಾತಿಗೆ ತಪ್ಪುವವನು ; ವಚನಭ್ರಷ್ಟ : 


ಬಾಸೆಹೀನನ ಹೆಣವನೀಶನಿವಾಸದೊಳಗಿರಿಸುವುದನುಚಿತಂ (೭ಸಫು. 
೨೪-೨೮), [ಬಾಸ್ಕೆ * ಹೀನ] 

ಬಾಸ್ತಿಮಲ್ಲಿಗೆ (ನಾ)- ಮಲ್ಲಿಗೆಯಲ್ಲಿ ಒಂದು ಬಗೆ ; ಕಸ್ತೂರಿಮಲ್ಲಿಗೆ : 
ಬಾಸ್ತಿಮಲ್ಲಿಗೆ, ಕಸ್ಕೂರಿಮಲ್ಲಿಗೆ (ಫ್ಯೂ: ೪೬-೯೩೭): "ವಾಸಂತಿ? 
ಪರಾ. (ಬಾಸ್ತ್ಯಿ .!. ಮಲಿಗೆ] 


ಬಾಹ "ವರ್‌' ಪರಾ. 
ಬಾಹಟ (ನಾ). ೧. ಒಬ್ಬ ಪ್ರಾಚೀನವೈದ್ಧನ ಹೆಸರು. ೨. ಆ 
ವ್ಯಕ್ತಿಯು ಬರೆದ ವೆ ೈದ್ಯಗ್ರಂಥ : “ಅಷ್ಟಾಂಗಹೃದಯವೆಂಬ 
ವೈದ್ಯಗ್ರಂಥ” (ವಡ್ಡಾರಾ- ಏಶ್ಶತೆ) : ಸಾವುದಿಕಂ. . -ಬಾಹಟಂ[ಶಃಕಾಂ- 
ಲಂ) ಸುಸ್ರುತಂ ಕ್ಷಾರಪಾನೀಯಂ ಮೊದಲಾಗೊಡೆಯ ನರವೈದ್ಯಂಗಳುಂ 
. ... ನೆಚಿಕೆಯೆ ಕಲ್ಪಿಸಿ ( ಜಳ್ನಾರಾ, ೪-0): ೩. ವೈದ್ಯಶಾಸ್ತ್ರ: ನ್ಯಾಯ 
ವೈಶೇ ಓಕ , .  ಐಂಪಟಿ , . . ಧರ್ಮ ವೇದಾಂತ ಸಿದ್ಧಾಂತಗಳಲ್ಲಿ nd 
ಸದ್ಮುಕ್ತಿನರೂಪಕರಾದ ವಾದಿಗಳಿಂ (ಎನೇಕ- ೨೨೬): ಮಾನವರಿಗೆಂದೆಣಿಸ 
ಲಷ್ಟುದನೂನವಿಲ್ಲದ ಬಾಹಟದ ಸಂಜ್ಞಾನಿಬಂಧನ ಪೀಟಿಕೆಯನು ಕರ್ನಾಟಕ 
ಭಾಷೆಯಲಿ (ಏರೇಶ. ೦೯-೩೨). ೪. [ಸಂಗೀತ] (?) : ಗತಿ ಸಂಗತಿ 
ವಡೆಯ ಗಮಕಂ ಗಾರವಂಬಡೆಯೆ ಗಹಗಹಿಕೆ ಗೊಂಡಂ ಗೊಂಡಿ ಚಡಂ 
ಬಾಹಟಂ ಲಾಲಂಗಿ ತನ್ನೆವಣೆ ನಿಸ್ಸರಡೆ ರಂಗರಕ್ತಿ ಬೇಗವಣಿತು ತರಹರೆಂ 
ಸುಠಿವೊಟ್ಟಜಿ ದಾಳವಾಳ೦ ಪದಿರ್ಪೊಜೆ ಕೊಂಕು ಕಮ್ಮುಣಿ ಪೆಸರಂ ಬೆಡಂಗು 
ವಡೆಯೆ ವಾಡುತ್ತಿರೆಯು೦ (ಕಾಂತೀಕೃ- ೦೬-೬೬ ವ). [ಸಂ.] 
ಬಾಹಣ (ನಾ)- ಬರುವಿಕೆ; ಆಗಮನ : ವೆನ್ಗಳವಾಗಿಹ ತತ್ತ್ವ 
ಗ್ರಂಥವ ಹೇಳಿ ವಸ್ತುವಾಗಿ ಹರದು ಹೇಗೆ ಬೊಗ್ಗುವಡಟಿ ಮಾಡಬಾಹಣ 
ವಲ್ಲದೆ ಬೊಗ್ಗು ಕಟ್ಟಿಗೆಯಾಗದಾಗೆ (ಕರಾಕೋ. ೪೪-೩) : ಅದು ಹೋಪಣ 
ಬಾಹಣಿಲ್ಲವಮ್ಮಾ (ಕರಾ ೭6-೪) ; ಸೊಗಸಿನಾಟಕೆ ಪಗಲೆಯಿರುಳೆ ಹೋಗಿ 
ಬಾಹಣವಾಗರುತಿಪ್ಪ್ತಾ (ಕಕ್ಕೋಳ. 6-೭) - 
[5 ಬರ್‌ («ಎ ವರ್‌) + - ಆಣ] 
ಬಾಹತ್ತರ (ನಾ). ಒಂದು ಸಂಖ್ಯೆ : ಎಪ್ಪತ್ತೆರಡು : ಸೋಮನಾಥಲಿಂಗ 
ನಿಮಗೆನ್ನ ಕಾಯ ಮುಂತಾಗಿ ಬಾಹತ್ತರ ಡಿಂಗರಿಗರಯ್ಮ (ವತಸ.೨೩೩-೪೫)- 
ಬಾಹತ್ತರನಿಯೋಗೆ, ಬಹತ್ತರನಿಯೋಗ ಎ. ರಾಜ, ರಾಣಿಯುರಿಗೆ 
ಎಪ್ಪತ್ತೆರಡು ಬಗೆಯ ಸೇವೆ ಮಾಡುವವರ ಸಮೂಹ : ಅಲ್ಲಿಗಲ್ಲಿಗೆ 
ಗುಜಿಗುಜಿಗೊಂಡು ಮಜುಗುವ ಬಾಹತ್ತರನಿಯೋಗದಧಿಕಾರಿ 
ಗಳುಮಂ (ವರ್ರವೂ. 3.೯೪ ವ); ದರ್ಪಣದ ಹಡಪದ ಶಂಖದ ಬಿಂಕದ 
ಬಾಹತ್ತಠನಿಯೋಗಂ (ಕಕ. ೮-0೭); ಭೂವರಂ ಬಹತ್ತರನಿಯೋಗವನು 
ಪುರಜನವೆಲ್ಲವಂ ಬರಿಸಿ ಇಂತೆಂದನು (ಸಮ್ಮ 9೪, ೨-೯೦). ಬಾಹತ್ತರ 
ನಿಯೋಗಾಧಿಪತಿ, ಬಾಹತರಿನಿಯೋಗಾಧಿಪತಿ ರಾಜ, ರಾಣಿಯರ 
ಎಪ್ಪತ್ತೆರಡು ಬಗೆಯ . ಸೇವಾಕಾರ್ಯಗಳಿಗೆ ನಿಯಮಿತರಾದ 
ಗುಂಪಿನ ಪ್ರತಿಯೊಬ್ಬ ವ್ಯಕ್ತಿ : ಸರ್ವಾಧಿಕಾರಿ ಸೇನಾಧಿಪತಿ ಬಾಹತ್ತರ 
ನಿಯೋಗಾಧಿಪತಿ ಸಕಳಲಕ್ಷ್ಮೀಪಶಿ (4993. 17-21. ೩೧೭-೪; 1225): 
ಪರಮವಿಶ್ವಾಸಿ ಬಾಹತರಿನಿಯೋಗಾಧಿಪತಿ ನಿಯೋಗಯೋಗಂಧರನುಂ 
(ಎ೪-೩೪1 ಕಕ್ಕನಾ, ೬೦-೦೧; 1235). ಬಾಹತ್ತರೆನಿಯೋಗಿ- ಬಾಹತ್ತರ 
ನಿಯೋಗಾಧಿಪತಿ : ಚಾಳುಕ್ಯಚಕ್ರೇಶ್ವರಕಟಕ ಬಾಹತ್ತರನಿಯೋಗಿ ನಿವಾ 
ಹಾರಾಧ್ಯನು೦ (ಎಂ. ಸಳ. 60-೧6 ; 1060), ಮಕ್ಕಳ ದೆಸೆಯವರನೋಲ 
ಗಿಸುವರ' ಬಾಹೆತ್ತರನಿಯೋಗಿಗಳ ನಂಬುವುದುಚಿತವೇ (ಕುವ್ಯಾಆ- 6-48). 
[ಆ ಪ್ರಾ. ಬಾಹತ್ತರ./ಸಂ. ದ್ವಿಸಪ್ತತಿ./ಹಿಂ. ಬಹತ್ತರ್‌ ; ಮೌಲಾ, 
ಬಹಾತ್ತಿರ್‌, ಬಾಹತ್ತರ್‌] 
`ಬಾಹತ್ತರನಿಯೋಗ 'ಬಾಹತ್ತರ' ಪರಾ. 


೬೪೧೦ 


`[ಬಾಹರಪುಟ (ನಾ). (?) ನ 


10 


16 


೩0 


30 


40 


46 


ಬಾಹಿತೆ 
೪ 


ಬಾಹಪ್ಪಳಿಸು (ಕ್ರಿ). ತೋಳುಗಳನ್ನು ಚಪ್ಪರಿಸು ; ಸೆಡ್ಡುಹೊಡೆ ; 
ಬಾಹಾಸ್ಟಾಲನಮಾಡು : ಮಲೆತು ನಿಂದು ಅಖ್ಬಡದೊಳ ಪೊಕ್ಕು 
ಬಾಹಪ್ಪಳಿಸಿ ಬಲ್ಪುದೋಜ್‌ಸಿದ ಮಲ್ಲನನುರ್ಬುತ್ತೊಯ್ಯನೊಳಪೊಕ್ಕು 
( ೧ಂ೪ಳ- 3-೦೦8 ನ); ಒಲಿದು ಮುದೆದಲಿ ಭೀಮ ಬಾಪಪುಳಿಸಿದನು 
(ಕುವ್ಮಾರ. 00-30); ಗಾಢಮುಷ್ಟಿಯೊಳಾಕಿ ಬಿಡದಲ್ಲಾಡಿಸಿದನಾ ಧನುವ 
ನದು ಕೈಗೂಡದಿರೆ ಕೈದೆಗೆದು ಬೊಬ್ಬಿಆದ (ತೊರಂಾ- 

[ಬಾಹ್ಮು 4 ಅಪ್ಪಳಿಸು] 

ಬತ್ತೀಸಕಡಿಯ ಬಾಹರಪುಟದ ಗುಳವದ 
ಕಣಂಗಳ ಕುಳಿಶದಳ೦ (ಅನಂಫ- ೧೪-೬ ಪ). (2) 

ಬಾಹಲ್ಯ (ನಾ). ಅಗಲ; ವಿಸ್ತಾರ: ಶ್ರಿಭುವನಭವನಕಲಶಾಯ 
ಮಾನಮುಂ. ಯೋಜನದ್ವಿತಯಾಂತ್ಕಬಾಹಲ್ಮಮುಮಷ್ಟಯೋಜನಮಧ್ಮ 
ಬಾಹಲ್ಯಮುಂ . . . ಸ್ಪಾಟಿಕಶಿಲಾತಲದ ಮೇಗರ್ಧಯೋಜನಬಾಹಲ್ಯದಿಂ 
ಥಘುನೋದಧಿಯಿರ್ಕೂಂ (ಸುಳುಮಾ. ೦೦-೭೨ ವ); ಸೀಮಂತಕಾಭಿಧಾನೇಂದ್ರಕಂ 
ಕ್ರೋಶೆ, ೈಕಬಾಹಲ್ಕಂ ತತ್ಮಕಿ :ರ್ಬಾಕನಿಕರಂ ತೆಮುಭೇಯಬಹಲ 
ಕಲಿತಸಂಖ್ಯಾಬಾಹಲ್ಕಂ (ತತ್ತ ಶ್ರ. ೦೨೦). [ಸಂ.] 

ಬಾಹಾಬಲ (ನಾ). ತೋಳ್ಬಲ; ಭುಜಶಕ್ತಿ: ಪಲರಾ ವಂಶಜರವನೀತಲಮಂ 
ಪಾಳಿಸಿದರ[ಳ)ವಿನದಟಿನ ಬಾಹಾಬಲದ ಕಲಿತನದ ಚಾಗದ ನೆಲೆಯೆಣಸಿ] 
ದುದಾರವೀರಗುಣಗಣನಿಳಯರ* (೪36. ೨-೨-೦೬ ;-1058). [ಸಂ.) 


ಬಾಹಪ ಳಿಸಿ 
ಉತ 


೦-೧೩-೦೮). 


ಬಾಹಾವಿಹೀನತ್ವ (ನಾ).  ತೋಳುಗಳಿಲ್ಲದಿರುವಿಕೆ ; ಭುಜಗಳಿಲ್ಲ. 
ದಿರಂವಿಕೆ : ವಿಚಾರಮಿಲ್ಲದುಲಿಯಲ್‌ ಬಾಹಾವಿಹೀನತ್ವದಾಯಾಸಂ 


ಬಂದುದು (ಕಾವಶ. ೨೪). [ಸಂ. 

ಬಾಹಾಸ್ಫಾಲನ, ಬಾಹಾಸ್ಫಾಳನ (ನಾ). (ಕದನಕ್ಕೆ ಸಿದ್ಧವಾಗಿರುವುದನ್ನು 
ಸೂಚಿಸಲು) ತೋಳುಗಳನ್ನು ಚಪ್ಪರಿಸುವುದು ; ಸೆಡ್ಡು ಹೊಡೆ 
ಯಯಬವುದಂ : ಕುವರನ ಬಾಹಾಸ್ಟಾಲನರವಮುರ್ಬಿಸಿಯಗಿದು ಪಾಡಿ 
ಬಿಡದೊದಲುತ್ತಿರ್ದವೊಲೂದುದು . ತದ್ಗಹ್ವರನಿವಹಪು ಭವಾತಿಭೀಷಣಂ 
ಪ್ರತಿಘೋಷಂ (ಕಂರ್ರಫ. 8-೬೭). ಬಾಹಾಸ್ಟಾಳನ : 'ಬಾಹಾಸ್ಥಾಳನಂ 
ಗೆಯು್‌' ಪರಾ. [ಸಂ.] 

ಬಾಹಾಸ್ಥಾಲನಂಗೆಯ್‌, ಬಾಹಾಸ್ಥಾಳನಂಗೆಯ್‌ (ಕ್ರಿ). ತೋಳಂ 
ಗಳನ್ನು ಚಪ್ಪರಿಸಿಕೊಳ್ಳು ; ಭುಜಗಳನ್ನು ತಟ್ಟಿಕೊಳ್ಳು : ಸಂತಸದೆ; 
ಬಾಹಾಸ್ಫಾಲನಂಗೆಯ್ದು ದಿಗ್ವಲಯಂ ಮಾರ್ದನಿಯಿಟ್ಮ ಮೋಲ್‌ ಗಜಖಟಿೀದಂ 
ಚಾಳುಕ್ಕಕ೦ಠೀರವಂ (ಗರಾಯಂ- ೬-೪0) ; ಓರೊರ್ವರುದೀರ್ಣರೋಷಾ 
ವೇಷಪರುಷಪಾಟಲಿತೇಟಾಕ್ಷದಿನಡರೆ ನೋಡಿ ಬಾಹಾಸ್ಟಾಲನಂಗೆಯ 
ಲೊಡನೆ (ಕಂಕಂ. 9-೬೦ 5). ಬಾಹಾಸ್ಟಾಳನಂಗೆಯ್‌ : ಅಲ್ಲಿ ಪರಿಪರಿದಾಡಿ 
ಮುಂತೆ ಬಾಹಾಸ್ಟಾಳನಂಗ್ಲೆಯ್ದು ಕುಣಿದಾಡಿ (ವಸರ. ೪-೩೦) - 

[ಬಾಹಾಸ್ಟಾಲನ -- ಕೆಯ] 

ಬಾಹಾಸ್ಟಾಳನ "ಬಾಹಾಸ್ಟಾಲನ' ನೋ. 

ಬಾಹಾಸ್ಮಾಳನಂಗೆಯ್‌ "ಬಾಹಾಸ್ಟಾಲನಂಗೆಯ್‌ ನೋ. 

ಜಾಹಿ (ನಾ). ದೇವಸ್ಥಾನದ ಹೊರಗಿನ ಪರಿಚಾರಕರಲ್ಲಿ ಒಬ್ಬ ; 
ಬಾಣಸದ ಅಪ್ಪಣೆ ಐದಕ್ಕಂ ಗದ್ಮಾಣಂ ಇಪ್ಪತ್ತು ಬಾಹಿಯವರು ಐದಕ್ಕಂ 


ಗದ್ಮಾಣಂ ಇಷ್ಟತ್ತು ಮಾಲೆಗಾಜರು ಹತ್ತೂ ಅರ್ಧಕ್ಕಂ ಗದ್ಮಾಣಂ 
ನಾಲ್ವತ್ತ ಎರಡು (ಎಳ. 111 ತಿರುಮು- €೭-6೩ ; 1270). [9] 
ಬಾಹಿಗೆ (ನಾ). ಹೊರಭಾಗ : ಹೊರವಲಯ : ಪೊಬಲಂ ಪೊಜಮಟ್ಟು 


ಪುರದ ಬಾಹಿಗೆಯನೆಯ್ದುವಾಗಳ ಗಾಂಗೇಯದ್ರೋಣಕ್ಸಪವಿದುರಾದಿ 
ಗಳ್‌ ಕೊಂತಿವೆರಸೆಯ್ಲೆವಂದಂ (ಕಂಶಳಾ: ೭-೨೦ ವ). (ಎಸಂ. ಬಾಹೀಕ] 
ಬಾಹಿತ್ಮ (ನಾ). ಆನೆಯ ಕುಂಭಸ್ಮೃಳದ ಕೆಳಗಿನ ಹಣೆಯ ಪ್ರದೇಶ : 
ಕರಮಂ ಸಂ[ಜೋ]ಗಮಂ ಕುಂಭಮನುರವಣಿಯಂ ಗ್ರಾಹಮಂ ಕರ್ಣ 


ಬಾಹಿತ್ರ, 


ಜ:ಲುಂತರಮಂ ನಿರ್ಯಾಣಮಂ . , . ಪುಷ್ಕರಮಂ ಬಾಹಿಸ್ಟ ( ತೃತಮಂ 
ಲೋಚನಘಟಮನಿಹೀಕಾಂತಮಂ ಕೂಡೆ ತೀರೀ ಶರಸಂಘಾತಂಗಳುಚ್ಚುತ್ತಿರೆ 
ಕೆಡೆದುವಿಭಾನೀಕ೦ (ನರ್ರರೂ. ೪-೭೯). 
[೭ಸಂ. ವಾಹಿತ್ಮ. /p ಸಂಸ್ಕೃತದಲ್ಲಿ `ವಾಹಿಸ್ಥ” ಎಂಬ ಶಬ್ದರೂಪವೂ 
ಇರಬಹುದೆಂದು ಕೋಶಗಳಲ್ಲಿ ಹೇಳಿದೆ] 

ಬಾಹಿತ್ರ `ಬಹಿತ್ರ' ನೋ. 

ಬಾಹಿರ (ಗು). ೧. ಹೊರಭಾಗಕ್ಕೆ ಸೇರಿದ. ೨. ಹೊರದೂಡಲಾದ: 
ಬಹಿಷ್ಕೃತವಾದ. (ನಾ). ೩. ಹೊರಭಾಗ ; ಹೊರವಲಯಂ : 
ಬಹಃಪ್ರದೇಶ : ಕಟ್ಟಿದ ಮುಟ್ಟು ಬಾಹಿರಿಗೆ ಕಿಬ್ರೊಡವಂದುದು 
(ತಂತ್ರಥ್ರ. ೪-೯೨) : ಬುಹಿರದ : ಪಾಳೇಗುಲದೊಳಗೆ ಸಾವಿರ ಸೊಡರು 
ಗಳನೆಶ್ತಿ ಭಜಿಸುವ ನೇಮವಾತಂಗೆ (0ಸಫ್ರ.50-89)- ೪. ಹೊರತಾದುದು; 
ಸಂಬಂಧವಿಲ್ಲದುದು : ಅತೀತವಾದುದು : ಆ ತಪ್ಪುತೀರ್ಮಾನ 
ದೇನೆಂದರೆ. ಭಾರತದ ಪ್ರಾಚೀನ ತತ್ವಜ್ಞಾನ ಬೌದ್ಧಿ ಕತತ್ವಜ್ಞಾನಕ್ಕೆ ಬಾಹಿರ 
ವೆಂಬುದು (ತತೃತ್ತಾ. ೪) ; ಪೆಣ್ಯಪಾಪಗಳಿಂದ ಬಾಹಿರವಾದ ... ಬ್ರಹ್ಮವೆ 
ನನ್ನ ಗಮ್ಮ (೭ಕೆಲಾ. 1, 2೪0). ೫. ಅಯೋಗ್ಯವಾದುದಂ : ಬಾಹಿರವ 
ಕಳೆದು ಎಡೆನಾಣ್ಯವನುಳಿದು ಹಲವು ನಾಣ್ಯವ ಕಳೆದು ಸಲುವ ನಾಣ್ಯವ 
ಹಿಡಿದು ನೋಡುವೆನಯ್ಯಾ (ತದವ- ೨೭-೭೭), ೬. ಅನರ್ಹ: ಅಯೋಗ್ಯ; 
ಭರತವಂಶದ ಬಾಹಿರರು ನಿಮ್ಮರಸುಗಳು (ಕುವ್ಯಾ- ೬-೦೨) ; ಕ್ಷಿತಿಗೆ 
ಬಾಹಿರನಾದೆನೈ ಜೀವಿತವ ಹಿ೭ದಿರಲಾಆ್‌ವೂ (ಕೌಶಿಕಾ- ೨೨-೬೩). ಪ. 
ಕ್ಷುದ್ರ : ಅಲ್ಪ : ಹೀನ : ವಚನಿಸಿ ಮಾಡದಿಹ ಬಾಹಿನರು ನಾವಲ್ಲ 
(ಕುವ್ಮಾರ್ರೋ. ೧-೪೦) : ಅಂತಕನ ಬಜ್‌ ಘಲ್ಲಣೆಗೆ ಬೆದಜುವರೆ ಜಾಹಿರರಂತೆ 
ಮರಣದಲಿ (ಏಕಾಗ. ೨-೦-೭೪)- [ಸಂ.] 

ಬಾಹಿರಂಗ (ಗು). ೧. ಹೊರಭಾಗಕ್ಕೆ ಸಂಬಂಧಿಸಿದ ; ಬಾಹ್ಯದ ; 
ಬಹಿರಂಗದ. (ನಾ). ಪಿ. ಹೊರಗೆ ಕಾಣುವಂಥದು : ರಾಕ್ಷಸರ 
ವಧೆಗಾ ಸುಲಭ ತನ್ನಿಚ್ಛೆಯಲ್ಲಿ ಜನಿಸಿಯೆ ನಳಿನನಾಭನು ಬಾಹಿರಂಗದ 
ರೂಪ ಧರಿಸುವನು (೧೫ಗ- 90-8೬-೬೩). ೩. (ಆಲಂ) ತೋರಿಕೆ ; 
ಆಡಂಬರ : ಮೋಹಮುಳ್ಳೊಡೆ ತಪ್ತತೈಲಪೂರಿತ ಘನಕಟಾಹದೊಳ್ಳೆಡಖ 
ಸುವನೇ ತಂದೆ ತನಯನಂ ಬಂದಿರಂಗದ ಶೋಕವೆಂಂದು ಜಲಯ 
ಲೋಕಂ (ಶೈಮಿಕಾ- ೧೩-೩೬). [ಸಂ.] 

ಬಾಹಿರಗಿತ್ತಿ (ನಾ). ವೇಶ್ಯೆ: ಸೂಳೆ: ಕೃತ್ರಿಮದ ರೂಪುಗಳು 
ಬಾಹಿರಗಿತ್ತಿಯುರ: (ಸತ್ರ. ೪೦.೩೫) - [ಬಾಹಿರ 4+ - ಗಿತ್ತಿ] 

ಬಾಹಿರತನ (ನಾ). ಅಯೋಗ್ಯತನ : ನಿನಗೆ ಸಂರಥಿಯಾದ ಬಾಹಿರತನವೇ 
ತಾನದು ಸಾಲದೇ (ಕುನ್ಮಾಕ: ೯೩೭). [ಬಾಹಿರ 4+ - ತನ] 

ಬಾಹಿರವಟ್ಟ (ನಾ). ಹೊರಗಿನವರ ನಾಣ್ಯ ವಿನಿಮಯಕ್ಕಾಗಿ ಕೊಡ 
ಬೇಕಾದ ಸೋಡಿ : ಪಟ್ಟಣದೊಳು ಜನ ಕೊಟ್ಟ ಹಣವನೆಡೆವಟ್ಟ ಬಾಹಿರ 
ವೆಟ್ಟವೆಂದು ದಿಟ್ಟತನದೆ ಪೆಸರಿಟ್ಟು ವಟ್ಟವ ಕೊಂಬ ಸೆಟ್ಟೆಗಳಿರುತಿಹರಲ್ಲಿ 
(ಅಂ0ಕ- ೩-6೩). [ಬಾಹಿರ + ವಟ್ಟಿ) 

ಬಾಹಿರಸುಂಕ (ನಾ). ಒಂದು ಬಗೆಯ ತೆರಿಗೆ: ಮಾಜರಿ »೬ಕೊಳಲಿ 
ಬಂಹಿರಸುಂಕವಿಲ್ಲ (Avan. XX; 305-00; 9). [ಬಾಹಿರ + ಸುಂಕ] 

ಬಾಹಿರಾತ್ಮ (ನಾ). ನೀಚವ್ಮಕ್ತಿ; ದಂಷ್ಟಾತ್ಮ: ಬಾಹಿರಾತ್ಮರು 
ಗೌಳತಾಪಸರೋಹಿಲಯ್ಯನು ಹುಗದಪಗೆ ಶಿವಗೇಷದಲಿ ಹಗಲೆಯ್ದೆ 
ಕಾವಲನಿರಿಸಿ . . . ಬಾಗಿಲ ಕದವನುಜಕ ಮೋಹಿ ಬೀಯಗವಿತ್ಕಿಯನಿಬರು 
ಗಹಗಹಿಸಿ ನಗುತ (ಬಸಪು. ೪೩-೪೬), (ಸಂ. ಬಾಹಿರಾತ್ಮನ*] 

ಬಾಹು, ಬಾಕು, (ನಾ). ೧. (ಪೆಟ್ಟು. ಖಾಯಿಲೆ ಮೊದಲಾದುವು 
ಗಳಿಂದ ಉಂಟಾಗುವ) ಊತ ; ಉಬ್ಬು ; ಶೋಫ : "ಶೋಫಃ , 


ಶ್ವಯಥುಃ ಈ ೨ ಬು(ವು ಹು” (ಆಂಾಸು2. ೪6-999) ; ಮರುಳ 


೬೪೧೧ 


SO ;ಘ-)ಘಣಾೂಗ/ಗ /ರಾಕಾನಾರಾಣಕಾಣಾಗಾಗಗ)ಗಗಗಾಣಾಣಾಹ 
SS ಗಾನಾ ನಾ ಅಲಾನ್‌ 


ಬಾಹುದಣೆ 


ಮನ್ನಣೆಯಂತೆ ಬಾಹಿನ ಡೊಳ್ಳಿನಂತೆ ಸೂಳೆಯ ಕರೆಹದಂತೆ . . . ಕಡೆ 
ಬೊಳ್‌ ಪೇಸುಪಥಮುಮಶೋಭೆಯುವಾಗದೆ ಪೋಗದು (ರರ್ಮಾನ್ನು. 
೭-6೨೨) ; ತೊಚಿಗಣಿಗಿಲೆಗಳವೊಂದಿರೆ ಮಣುಗಿಸಿ ಕಟ್‌ಯಿಂದವಂತದಂ 
ಕಟ್ಟಲೊಡಂ ನೆಆ್‌ಯಿಡುಗುಂ ಬಾಹು ವಿಷಂ ಪಜಃಪಡುಗು೦ (£ಕುರ. 
ಹುಣ್ಣು: ವ್ರಣ : ವೇದವತಿಯ ಮೊಗ 
ದೊಳೊಂದು ಬಾಹು ಪುಟ್ಟಿ ಪೊಲ್ಲರಲ್ಲದರಂ ಪೊಲ್ಲರೆಂದು ನುಡಿದೊಡೀ 
ಬಾಹಾದುದೆಂದೆಲ್ಲರಗ್ಗಂ ತಿಳಿಯೆ ವೇಟ್ಲು (ತಪಂಂನಾ. ೧೬-೩೬ನೆ). 
ಬಾಕು; : ೧. ಮಂಡಲವಿಷಕ್ಕೆ ಆರುವೇಗ. ಅದರಲ್ಲಿ ಮೊದಲ ವೇಗ ಮುಖ 
ದಲ್ಲಿಯು ದೇಹದಲ್ಲಿಯು ಹಳದಿನರ್ನವನು ಮೈಯಲ್ಲಿ ಬಾಕನು ಉಂಟು 
ಮಾಡುವದು (04೩. ೯-೬) 5 ನಡುಮಳೆಗಾಲದಲ್ಲಿ ಚಂದ್ರಯ್ಯಗೌಡರ 
ಮೈಗೆ ಬಾಕು ಬಂದಿತು (ಕಾನೂರು: 894)- "ಬಾವು' ಪರಾ. 
ಬಾ + -ಹ್ಯು (ಆ -ಪ್ಪು)]? 
ಬಾಹು, (ನಾ). ೧. ತೋಳು ; ಭುಜ: “ದೋರ್ಬಾಹು ಭುಜಚಿನಲು 
ತೋಳಿಂಗೆ ನಾಮಂ” (ತುಂಗರಾ. ಇ೩-೭) ; ದಿಕ್ಕರಿಕರಾನುಕಾರಿಗಳಪ್ಪ 
ಬಾಹುಗಳಿಂದಮೋರೊರ್ವರಂ ತೆಗೆದಪ್ಪಿ (ಶೂಶಛಾ. ೪-೩೩ವ); ಖಳನ ಬಾಹುವ 
ನೊದೆದು ತುಜುಬಿಗೆ ನಿಲುಕಿ ಕುಸುಬಿದನು (ಕುನ್ಮಾಳ. ೨೨೨೩೩). ವಿ 
ಹನ್ನೆರಡುಅಂಗಂಲದ ಒಂದು (ಉದ್ದಳತೆಯ) ಪ್ರಮಾಣ. ೩. 
[ಜ್ಯೋತಿ] ಆರ್ದ್ವಾನಕ್ಷತ್ರ. ೪. [ಗಣಿತ] ಎರಡು ಎಂಬ 
ಸಂಖ್ಯೆಯ ಸಂಕೇತ : ಯಮ ನಯನ ಕರ್ಣ ಕರ ಪದ . . . ಬಾಹು 
ಕಿವಿಗಳೆರಡಜ ನಾಮಂ (ವೃತ, €-)- ೫. [ರೇಖಾಗ]ರೆ:ಖಾಕೃತಿಗಳ 
ಹೊರಮೈಯನನ್ನಿ ರಚಿಸುವ ರೇಖೆ: ಭುಜರೇಖೆ: ಎರಡು 
ತ್ರಿಭುಜಗಳ - ಕೋಣಗಳು ಪರಸ್ಪರ ಸಮನಾಗಿದ್ದರೆ, ಅವುಗಳ 
ಪರಸ್ಪರ ಬಾಹುಗಳು ಒಂದೇ ಪ್ರಮಾಣದಲ್ಲಿರುತ್ತವೆ (ಗತಿಕ. 0೪). (ಸಂ. 
ಬಾಹುಗಡಿ (ನಾ). ಮುರಿದ ತೋಳು ; ತುಂಡಾದ ತೋಳು : ಕಂಧರ 
ಗಡಿ ಬಾಹುಗಡಿ ಹಸ್ತಗಡಿ ನೇರಂದದ ನಡುತೊಡೆಗಡಿಯ ವೃಂದಾರಕ 
ವಿರೋಧಿಗಳು ಬಿಡ್ಡರು ಕುಮನಂದನಬುಣಗಳಿಂದೆ (ನೋಹತ- ೩೩-೨೨). 
[ಬಾಹು * ಕಡ್ಡಿ] : 
ಬಾಹುಗತ್ತರಿ (ನಾ). ಮಲ್ಲಯದ್ಧದ ಒಂದು ಪಟ್ಟು; ತೋಳು 
ಗಳಿಂದ ಪಟ್ಟಿಗೆ ಸಿಕ್ಕಿಸಿ ಹಿಡಿಯುವುದು: ತುಡುಕಿ ಪಿಡಿದು 
ತೊಚಿಗಳೆಂ ನಡುವಂ ಚೂಕ್ಕರಿಸಿ ಬಾಹುಗತ್ತರಿಯಿಂ ಗಳಮನೊತ್ತುವುದುಂ 
(ಮುಹಾನೀ. ೬-೭೬ ವ) - [ಬುಹ್ಮು 4+ ಕತ್ತರ್ಯ] 
ಬಾಹುಜ (ನಾ). ೧. ಕ್ಷತ್ರಿಯ; ಪಾರ್ಥಿವ: ವಿಷ್ಣುವಿನ 
` ತೋಳಿನಿಂದ ಕ್ಷತ್ರಿಯರು ಹುಟ್ಟಿದರೆಂಬ ಪೌರಾಣಿಕನಂಬಿಕೆಯಿದೆ ; 
ಕಾದಿ ಸಾವುದು ಮೇಣು ರಿಪುಭಟನಾದವನ ನೆತ್ತಿಯಲಿ ಸಬಳವ ಕೋದು 
ಕೊಂಬುದು. ನೆಲನನಿದು ಬಾಹುಜರ ಮಕ್ಕಳಿಗೆ (ಕುವ್ಮಾಉ- 0-೪); 
ವೈಹಾಳಿಯನುಲೌದು . ಬಾಹುಜನಿನಹಂ. ಬೀಡಂ ಪುಗುತರೆಯುಂ 
(ಊಉಮಾಕ್ತ- ೨೨-೦೪) ; ಕಾದುವುದು ಬಾಹುಜರ ಧರ್ಮ (ನಾಗಂ. ೩೯-೦೩) - 
೨. ಗಿಳಿ. . [೫0.] 
ಬಾಹುಜಿಗೆ «ಬಾವುಜಿಗೆ' ನೋ. 
ಬಾಹುತಳ (ನಾ). ಕುಸ್ತಿಯಂ ಒಂದು ವರಸೆ ; ಎದುರಾಳಿಯನ್ನು 
ತೋಳಿನ ಒಳಗೆ ಸಿಕ್ಕಿಸಿಕೊಳ್ಳುವುದು.- ಹಿಡಿಯುವುದು : ಭುಜಗ 
ಬಂಧಂ ಶತೋರಹ_ಂ ಶಿರೋವಳೆಯಂ ಬಾಹುತಳಂ -ಟಮುತ್ಕರಿಸೆ 
ಸಾನಾಕ್‌ಶಲಂದೋಟ್‌ದರ* (ಕಂಕಂ. ೪-೬೬ 5): [ಸಂ. ಬಾಹುಶಲ) 
ಬಾಹುದಣೆ (ನಾ). ಮಲ್ಲಯುದ್ಧದ ಒಂದು ಪಟ್ಟು,- ವರಸೆ : ಪಾಸಗೆ 
ವನ್ನಿಮುಟ್ಟಿ ಚಟ್ಟು ಸಿರಣವಟ್ಟಿ ಬಾಹುದಣೆ ಖಮ್ಮರಿ ಕತ್ತರಿ... 
ಎನಿಪ್ಪ ಜೆಟ್ಟಿಗನ ನಚ್ಚಿನ ಬಿನ್ನೆಣಮೊಪ್ಪೆ ಕಾದಿದರ್‌ (?) (ಶಂದ್ರಫು- ೩-೭೪); 


೧೬-೭೦). ಪಿ. 


ಬಾಹುದೆಕ್ಕೆ 


ತಿರುಣಿ ಕುಳಾಡೆ ಬಾಹುಗ್ಗೇದ,ಣೆ ಸುಭಾಹುಡೆ . . - 
ನಿಪ್ಪ ಜಟ್ಟಿಗರ ಬಿನ್ನಣಮೊಪ್ಪೆ ಕಡಂಗಿ ಕಾದಿದರ್‌ '(ಶ್ರಿಶೃತಿ- 
"ದಣುವಟ್ಟೆ' ಪರಾ. [ಬಾಹು + ದಣೈೆ] 
ಬಾಹುದೆಕ್ಕೆ (ನಾ). ತೋಳಿನ ತೆಕ್ಕೆ; ಬಾಹುಬಂಧನ : ಭರತೇಶ . . . 
ಶ್ರೀಹಂಸಾಾಥಯೆಂದೊಡನೆದ್ದು ಕುಳಿತನಾ ಬಾಹುದೆಕೈಯ ಪಟ್ಟದರಸಿ 
ಆ ಹೊತ್ತಿನೊಳೆ ರಾಯನಳುವ ಕನಸ ಕಂಡು ದೇಹ ಕಂಪಿಸುತಿರ್ದಳೊಡನೆ 


೨೬-೦6). 


(068. ೭೩-೦೦). [ಬಾಹು * ತೆಕ್ಕೆ, (ಆತಟಕ್ಕಿ)) 
ಬಾಹುಪುರಿ ' ಬಾಪುರಿ' ನೋ. 
ಬಾಹುಪೂರ (ನಾ). ತೋಳಿನಲ್ಲಿ ಧರಿಸುವ ಒಂದಂ ಬಗೆಯ 


ಆಭರಣ; ಕೇಯೂರ : “ ಬಾಹುರಿಕೆಯೆನಲ್ಕೆ ಬಾಹುಪೂರಕೆ [ಶಾಕಾಂ- 
ರಕ್ಷೆಗ] ನಾಮಂ 7 (ಫಾರಸಿ. ೫೩): ಬಂದುಗೆಯ ಬಾಹುಪೂರಮುಂ 
ದಾಡಿಮಾಬೀಜದ ಕರ್ಣಾವತಂಸಮುಂ « . . ಮಿಗೆ ಸೊಗಸಂ ಮೂವಡಿಸೆ 
(೧ಂಳ. ೭-೦೦ ನ); ಸಲ್ಲಲಿತಕಾಂತಿಯ ಕಳಲ್ಹುವ ಭುಜಗಳಿಂದುರಗಬಾಹು 
ಪೂರಗಳಿಂದಲವಿರತಂ ವಿಶ್ವತೋಬಾಹು ಸಿಂಹಾಸನಾಗ್ರದೊಳು ಕಣ್ಣೊಳಿ 
ಸಿರ್ದನು (ನಂದಿತಾ. ೩-5). [ಸಂ.] 

ನಾಹುಪೂರಕ (ನಾ). ಬಾಹುಪೂರ : ಒದವಿದ ನವ್ಯಲತಾಮಧ್ಯದ 
ಕುಸುಮಾಳಿಯೊಳೆ ಮೊರೆವ ಮಲದುಂಬಿಗಳಂ ಮಂದದಿಂ ಕೀಲಿಪಮೋಲ್‌ 
ನೀಲದ ರವೆಯದ ಬಾಹುಪೂರಕಂಗಳನಿತ್ತರ್‌" (೧0. 90-8೬); ಶ್ರೀಎಧು 


ಮುತ್ತಿನೆಕ್ಕಸರದಂತುರದೊಳ್‌ ನಲಿವಂತು ವಿಕ್ರ ಮಶ್ರೀವಧು ಬಾಹು 
ಪೂರಕದವೋಲ್‌ ಭುಜದೋೊಳ್‌ ನಲಿವಂತು . . . ಪಾಲಿಸಿದನುರ್ವರೆಯಂ 
ಕಲಿ ಸೋಯಿಬಲ್ಲಹೆ೨ (ಎಳೆ, ೪1: ಕರೂರು. ೦೨-೨; 1233)- [ಸಂ] 


ಬಾಹುಪೂರಯ್ಯನಾ). - ಬಾಹುಪೂರ : “ಕೇಯೂರಮೆನೆ ಬಾಹುಪೂರಯ 


ಮುಕ್ಕು” (ನುಂಗಣಾ- ೧೦೦-3೬); ಬಾಹುಪೂರಯಮಂ ತೋಳ್ಗೆ ಕೈ 
ಕೊಳಿಸಿ (ಬಸಕ- 6-00); ಪದಕದ ಬಾಹುಪೂರಯದ ತೊಳತೊಳಗುವೆಳ 
ಮಾಣಿಕದ ಕರ್ಣಪೂರದ ಮಹಾಮುದ್ರಿಕೆಗಳ . . . ಸೊಬ!!ನಡಿಯಿಟ್ಟನ 
ಪ್ರತಿಮನವನೀಶನು (189. ೪-೨). [ಆ ಸಂ. ಬಾಹುಪೂರಕ] 

ಬಾಹುಬಲ (ನಾ). ತೋಳಿನ ಬಲ; ಭುಜಶಕ್ತಿ : ಬಾಹುಬಲಮಿಲ್ಲದ 

". ರಾಜಪುತ್ರನಂತೆ ತಕ್ಕುಗೆಟ್ಟು(ಕಾಂತಿತು- 9-೩೦ ವ); ಬಾಹುಬಲ ಬಲವ ದೈವ 
ದ್ರೋಹಿಗಳಿಗೆ (ಕುನ್ಮಾಳ. ೦೫-೦೯) ; ಭರತಖಂಡದ ಆಧುನಿಕ ದುರ್ಗತಿಗೆ 
ಪ್ರಧಾನಕಾರಣ ಬಾಹುಬಲದ ಅಭಾವ (೩09ಮ.9೭೭). ([ಸಂ.7 

ಬಾಹುಬಲಿ (ನಾ). ೧. ಬಾಹುಬಲವುಳ್ಳವನು. ೨. ಆದಿತೀರ್ಥಂಕರನ 
ಎರಡನೆಯ ಮಗೆ : ಇಂತಾದೊಡೆಮಗೆ ಬಾಹುಬಲಿಯ ಸಮರಸಂಘಟ್ಟ 
ದೋಹಳಮಿದು ದರಿದ್ರಂಗೆ ಹೀನಗರ್ಭದೋಹಳದಂತಾದುದು (6೦ಪು- 
೦೪-೨೦೨ ವ): [ಸಂ. ಬಂಹುಬಲಿನ್‌] 

ಬಾಹುಬಳೆ (ನಾ). - ಬಾಹುಪೂರ : ಬಾಹುವಳಯ - ಬಾಹುಬಳಿ 
(ಕರುದ- ೨೮೯ ಪ್ರಯೋ). [ ಆಸಂ. ಬಾಹುವಲಯ ] 

ಬಾಹುಮುರಿ (ನಾ). - ಬಾಹುಪೂರ : ಶರೀರಕ್ಕೆ ಆನಂದಕರವಾಗಿ . , 
ಅರಸುಗಳ ಮನಸ್ಸೆಂಬ ಸಮುದ್ರಕ್ಕೆ ಕೆರೆಯೋಪಾದಿಯಲ್ಲಿ ಪ್ರಕಾಶಿಸುವುದೇ 
ಬಾಹುಮುರಿಯ ಗುಣಗಳು (ಸಳವ - ೩0); ಪೂರ್ವದ ಕವಿಗಳು . . 
ರಾಜರು ಧರಿಸುವ ಕಿರೀಟ, ಭುಜಕೀರ್ತಿ, ಎದೆಹಾರ, ಬಾಹುಮುರಿ . . 
ಮಂಜೂರಿ ಮುಂತಾದುವುಗಳನ್ನೂ ಬಣ್ಣಿಸಿರುವರು (ಹುಟ್ಕಹ. 6೩)- 

[ಬಾಷ್ಮು 4 ಮುರಿ («ಎ ಮುರಿವು)] 

ಬಾಹುಮೂಲ (ನಾ). ಕಂಕುಳು ; ಬಗಲು : “ಕಕ್ಷಂ, ಬಾಹುಮೂಲಂ- 
ಈ ೨ ಕೌಂಕುಟೋ್‌ ” (ಜರಾಯು. 6೩-೩೭೦); ಎಮೆಯಿಕ್ಕದೆ ನೋಡುವ 
ನರರಮರರ ಕಣ್ಣ ಳೊೆನ೧ಗರಾಜನ ಬಯ್ತ್ತಿಟ್ಟಮರ್ದಂ ಕೊಳೆ ತಳಿದು 


ಪಟ್ಟೆ ಕತ್ತ ರೆಗಳೆ 


೬೪೧೨ 


| 


20 


80 


46 


ನಾಭಿಮೂಲಮಂ ಬಾಹುಮೂಲಮೂಂ ಸುರವಧುವಾ (6ಂಘು. 6-೩5) ; |- 


ಬಾಹುವಿಕ್ರಾಂತ 


ಒಂದು ಸರಸಿಯ ತಡಿಯಲಳವಡೆ ನಿಂದು ಸಂವರಿಸಿದನು' 
ಬಾಹುಮೂಲದಲಿ (ಕುವ್ಮಾಗ- ೪-೭). [ಸಂ.) 

ಬಾಹುರಕೆ :ಬಾಹುರಕ್ಕೆ' ನೋ. 

ಬಾಹುರಕ್ಕೆ. ಬಾಹಂರಕೆ (ನಾ). ೧. ಯೋಧರು ತೋಳಿಗೆ ರಕ್ಷಣೆ 
ಯಾಗಿರಲೆಂದು ತೊಡುವ ಕವಚ ; ಭುಜತ್ರಾಣ: ಗುರು ಕವಚಂ 
ಕರ್ಣಂ ಬಾಹುರಕ್ಕೆ ಸುರಸಿಂಧುನಂದನಂ ಸೀಸಕಂ (ಗರಾಡಖು- ೨-೨೪) ; 
ಎಕ್ಕತುಳಕ್ಕಿಟ್‌ವ ವೈರಿ ನಿನ್ನಿಕ್ಕಿಬ ವಜ್ರದಮ್ತುರಕೆ ಸಿ:ಸಕವೊನ್ನಿದ 
ಬಾಹುರಕ್ಕೆ ತಾವಕ್ಕಟ ತಾಯ ಉಟ್ಟ ನಿಜ್‌ ಬಿಟ್ಟ ಸಿರಂ ಮುಗಿದಿರ್ದ್ದ 
ಕಯ್‌ ಸಮನ್ತಿಕ್ಕಿದ ಕೈದು ಹೊಕ್ಕ ಜಳ ಆಜಿಯೊಳ್‌ 
(ಎಕ. ೪1, ಕಡೂರು. ೩೫-೩೪ ; 2150) : ನುಗ್ಗಾದ ಗುಳವನು ಬಿರಿದ ಸೀಸಕ 
ಬಾಹುರಕ್ಕೆಯ  ಮುಟ್‌ದ ಬಲ್ಲೆಹದ ಅರೆಗಡಿದ ಬಿಲ್ಲುಗಳ 
ಮುಕ್ಯುದ ಕೈದುವ ತರಿಸಿ ಕಳುಹಿಸುತಿರ್ದನತಿರಭಸದಲಿ ಕಲಿದ್ರೋಣ 
(ಕುವ್ಮಾರ್ರೋ- 08-06), ವಿ. ಆನೆಯ ಎರಡು ಪಕ್ಕಗಳಿಗೂ ರಕ್ಷೆಯಾಗಿ 
ಕಟ್ಟುವ ರಂಚೆ ; ಪಕ್ಕರಕ್ಕೆ: ಮದಜಳದ ಕದಡಂ ಕದರಿ ಕೆದಣುವ ಕರ್ಣ 
ಚುಮರದ ಕತ್ತಲೆಸಿರ್ಪಿನ ಬಾಹ£ಹು]್ಯ ರಕ್ಕೆಯಂಂ (ಅತಂಪು. ೧೪-೬ ನ). 
Pp ಇದು “ಪಕ್ಕರಕ್ಕೆ' ಎಂಬ ಶಬ್ದ ಮತ್ತು ಅರ್ಥಗಳ ಸಾಮ್ಯದಿಂದ 
"ಆದ ಪ್ರಯೋಗವಿರಬಹಾದು. ಬಾಹುರಕೆ: “ ೧. ಕರತುಷಾರಡ 
ಲವರು ಮೋಹಿಸಿಯ ತಿರುಹೆ ನನೆದವು ಬಾಹುರಕೆ ಹಕ್ಕರಿಕೆ ಹಲ್ಲಣ 
ಜೋಡು ಸೀಸಕ ಛತ್ರ ಚಮರಿಗಳು (ಳುವ್ಮಾರ್ರೋ. &-೪೦)- ಐ ಇದು 
ಛಂದಸ್ಸಿಗಾಗಿ ಮಾಡಿಕೊಂಡ ರೂಪವಿರಬಹುದು. 

[ಆಸಂ. ಬಾಹುರಕ್ಷಾ) 

ಬಾಹುರಕ್ಷೆ (ನಾ). - ಬಾಹುರಕ್ಕೆ ೧: ಜೋಡು ಸೀಸಕ ಬಾಹುರಕ್ಷೆಗಳ 
ಮುರುಹಿ ಬಿಗಿದನು . . . ರಥವೇಅಿದನು ಕಲಿದ್ರೋಣ (ಕುಪ್ಶಾರ್ರೋ. 
೪-0೩) ; ವೀರಪಟ್ಟದ ಬಾಹುರಕ್ಷೆಗಳಿಂದ ಖಳನೆಸೆದ (೪80. ೪2-೨). 

[ಸಂ. ಬಾಹುರಕ್ಷಾ] 

ಬಾಹುರಿ “ಬಾಪುರಿ' ನೋ. 

ಬಾಹುರಿಕೆ (ನಾ). ಬಾಹುಪೂರ : ಕೇಯೂರ : “ಬಾಹುರಿಕೆಯೆನಲ್ಲೆ 
ಬಾಹುಪೂರಕೆ (ತಾಕಾಂ. ರಕ್ಷಗೆ] ನಾಮಂ” (ಳಾರೆನಿ. 8೩). : [-ಆ ಬಾಹುರಿ,) 

ಬಾಹುಲ (ಗು). ೧. ಅನೇಕವಾದ ; ಅಧಿಕವಾದ. (ನಾ). ೨. ಹೆಚ್ಚಳ ; 


ಗದೆಯನು 


ಆಧಿಕ್ಕ ; ವಿಪುಲತೆ. ೩. ಕಂರ್ತೀಕಮಾಸ. ೪. ಬಂಹುರಕ್ಷೆ. 
೫. ಅಗ್ನಿ. [ಸಂ,] ` 

ಬಾಹುಲಿ "ಬಾವುಲ್ಕಿ' ನೋ. 

ಬಾಹುಲೇಯ (ನೂ). ಕಾರ್ತಿಕೇಯ ; ಸ್ಕಂದ. [ಸಂ.] 


ಬಾಹುಲ್ಯ. ಬಾಹಂಳ್ಯ (ನಾ). ೧. ಹೇರಳ; ಆಧಿಕ. ೨. ಮಹತ್ತ್ವ 
ವುಳ್ಳುದು ; ಘನವಾದಂದು ; ಕೃತಿ ಬಾಹುಲ್ಕಮಪ್ಪು ದೆಂದವ ಬುಧರು 
ಬಲ್ಲಂತನೇಕರೊರೆದಿಹರು (ಕೃತಂ. ೧.೨೨). ೩. ವಿಸ್ತಾರ: ಚಿತ್ತೆಯೆಂಬ 
ಧಾತ್ರಿ ಮೊದಲ್ಗೊಂಡು ಕೆಲಗಶೀತಸಹಸ್ರೋತ್ತರಲಕ್ಷಯೋಜನಬಾಹುಲ್ಕ 
ಮನಾಂತು ರತ್ನಪ್ರಭೆಯೆಂಬ ಪೃಥ್ವಿಯಿರ್ಕುಂ (ಸುಳುಮಾ. ೦೦-೪೦ ಏ). 
ಬಾಹುಳ್ಯ : ೧. ಸಂಗ್ರಹಣದ ಬಾಹುಳ್ಳ ನಮ್ಮ ಶಕ್ತಿಗೆ ಮಾರಿದು 
ದೆನ್ನಿಸಿತು (ಹಸುಹೊ. ೦೦೫). [ಸಂ.] 

ಬಾಹುವಳನ (ನಂ). ತೋಳುಗಳ ಚಲನೆ: ಆಕೆಯರ ನವವಿಧ ಬಾಹು 
ವಳನದಿಂದೆಳಲತೆಯ ಬಳ್ಳಿ ಚಳಿಸಿದಂತೆಯುಂ . . . ಅಸಿಮನೋಹರಮಾಗೆ 
(ಹಂದ್ರಫ್ಯ- ೧೨-೦೪೪ ವ). [ಸಂ, ಬಾಹು:ವಲನ] 

ಬಾಹುವಳಯ (ನಾ). - ಬಾಹುಪೂರ : ಬಾಹುವಳೆಯ - ಬಾಹುಬಳೆ 
(ತನದ. ೨೪೪ ಪ್ರಯೋ). [ಸಂ. ಬಾಹುವಲಯ)] 

ಬಾಹುವಿಕಾ ೦ತ (ನಾ). ತೋಳಿನ ಬಲ; ಬಾಹುಬಲ: ಚಳುಕ್ಕರುನ್ನತಿ 


ಬಾಹುವಿಕ್ಷೇಪ ೬೪೧೩ 
ಯದಾರ್ಗ್ಗಂ ಬಣ್ಣಿಸಲ್ಪಾರದೆಂಬನೆಗಂ ಭೂತಳಮನಾಳ್ಗರ್ಬಾಹು 


ವಿಕ್ರಾಂತದಿಂ (626. ೨-೨-೨೬ ; 3055) : ಪತಶಿಗೇಕಚ್ಛತ್ರದಿನ್ಪಾಳಿಸನೆ 
ಪಸು[ಧೆ]ಯಂ ಬಾಹುವಿಕ್ರಾನ್ನದಿಂ ಚಾಳಿತ ಚೋಳೆಂ (ಕಇಆ. ೪-೨-೦4೦ ; 


2086)- [ ಸಂ.] 
ಬಾಹುವಿಕ್ಷೇಪ (ನಾ). - ಬಾಹುವಳನ : ಮೂವತ್ತೆರಡುಂ ತೆಅದ ಚಾರಿ 
ಚಾರಿಸೆ ತಮ್ಮೊಳ್‌ ಪತ್ತಿಸಿದುವು ದೃಷ್ಟಿಗಳಂ ಪತ್ತುಂ ತೆಜಿನೆನಿಪ 


ಬಾಹುವಿಕ್ಷೇಪಂಗಳ್‌ (ಮುಲ್ಲ ಪು. 6-80). [ಸಂ.] 
"ಬಾಹುವೀರ (ನಾ). ತೋಳಿನ ಬಲದಿಂದ ಶೂರನೆನಿಸುವವನು ; ಭುಜ 


ಬಲಶಾಲಿ: ಕ್ಷತ್ರಿಯನು ಬಾಹುವೀರ, ವಚನವೀರನಲ್ಲ (ವೇಠಾ- ೬೮): [ಸಂ] |: 


ಬಾಹುಳ್ಯ "ಬಾಹುಲ್ಯ' ನೋ. 

ಬಾಹೆ (ನಾ). ೧. ಹೊರಭಾಗ ; ಹೊರವಲಯ : ಕೊಂದು -ದನುಜನ 
ಪೆಣನ ಬಂಡಿಯ ಹಿಂದೆ ಬಂಧಿಸಿ ಪುರದ ಬಾಹೆಗೆ ತಂದುಬಿಟ್ಟನು (ಕುವ್ಮಾಆ- 
60-೩೯) ; ಅರಸ ಪುರದ ಬಾಹೆಯೊಳಿರೆ ಜೀವಂಧರ ಪರಸೇನೆಯ ತಜಿ೨ದು 
ತುಆವಿಂಡ ತಾನೊರ್ವನೆ ತಿರುಪುವೆನೆಂದಿರದೆ ನೆನೆದನೆದೆಯೊಳಗೆ (ಜೀವಂಸಾಂ. 
೨೩-೨೯) ; ನಿಜ ಚತುರಂಗವನು ನೆರಹಿದನು ನೃಪನಾ ಪುರದ ಬಾಹೆಯಲಿ 
(ಉರರಾ: ೬-೩೩): ವಿ. ಬದಿ ; ಮಗ್ಗುಲು ; ಪಾರ್ಶ್ವ: ತನ್ನಿಳಯಮ 
ನ್ನೊಳಪುಗುವ ಕಾಂತೆಯರ ಹಂಕಿಯೆಸೆಯಿತ್ತ) ಬಸದಿಯ ಬಾಹೆಬಾಹೆ 
ಗಳೊಳು (ಸೋಮಶ. ೪-೪೨) ;: ತುರಗವೈಸಾವಿರಸಹಿತ ಮೋಹರಿಸಿ 
ನಿಂದನು ಶಕುನಿ ಥಟ್ಟಿನ ಬಲದ ಬಾಹೆಯಲಿ (ಕಾವ್ಮಾಗ- 0-9) ; ತನ್ನಯ 
ಬೆರಲು ಮಣಿಮಂದ್ರಿಕೆಯ ತೆಗೆದಂಬುರುಹಮುಖಿ ಸುತಗಿಟ್ಟು ತೊಲಗಿ 
ದಳೊಂದು ಬಾಹೆಯಲಿ (ಕುಕ. ೩-೩೪). [ಎ ಸಂ. ಬಾಹ್ಯ) 

ಬಾಹ್ಯ (ಗು). ೧. ಹೊರಗಿನ ; ಹೊರಗಡೆ ಇರುವ : ಬಾಡ್ಕಾಭ್ಕಂತರ 
ಪರಿಗ್ರಹಂಗಳಂ ತೊಆ3ಿದು ದ್ವಾದಶವಿಧಮಪ್ಪ ತಪದೊಳ್‌ ನೆಗಟ್ಟು 
(ಕಡ್ನಾಳಾ. ೧-೧. ೨. (ಊರಿನ ಅಥವಾ ಪ್ರದೇಶದ) ಹೊರಗಿರುವ ; 
ಹೊರಭಾಗದಲ್ಲಿರುವ. ೩. ಬಹಿಷ್ಕೃತವಾದ : ಹೊರದೂಡಿದ ; 
ನಿಷಿದ್ಧವಾದ. (ನಾ). ೪. ಹೊರಭಾಗ : ಹೊರವಲಯ : 
ಭರದಿ ನಂದಿಗ್ರಾಮ ಬಾಷ್ಯದಲುರಿವ ದಳ್ಳುರಿಗಂಡು ಚಿಂತೆಯ ತಾಳ್ಹ 

ನುಮಂತ (47809- ೪-೩೫9). ೫. ಹೊರಗಡೆ ; ಬಹಿರಂಗ ; 

ಒಳಗೆ ಹೊಳೆದನು ಬಾಹ್ಮದಲಿ ಪ್ರಜ್ವಲಿಸಿದನು (ಕುಪ್ಮಉ. ೯-೬೪) ; ಬಿಡು 
ಬಾಹ್ಯದೊಳು ಡಂಭವ (ಕೈಕನ. ೬೨-೬ 2೦0). ಓ. ಹೊರಗಿನದು ; 
ಬಹಿರಂಗಕ್ಕೆ ಸಂಬಂಧಿಸಿದುದು : ಬಾಹ್ಯವಾದ ಉಪಪ್ಲವ ಒದಗಿದಾಗ 
ಕೌಟಲ್ಯಾದಿ ನೀತಿಜ್ಞರು ರಾಜರಿಗೆ ಮಾರ್ಗದರ್ಶಿಗಳಾಗಿದ್ದಾರೆ (ಹುಕ್ತಾರ- 
೧೦೬ ೫೨೪). ೭. ಹೆಣರಗಿನವನು ; ಅಪರಿಚಿತ ; ಹೊಸಬ. (ಸಂ.] 

ಬಾಹ್ಯತಪ (ನಾ). [ಜೈನ] ದೇಹವನ್ನು ದಂಡಿಸಿ ಕರ್ಮನಿರ್ಜರೆಯನ್ನು 
ಸಾಧಿಸುವ ತಪಸ್ಸು : ಅಂತು ಬಾಹ್ಮತಪದೊಳಸಹ್ಯಮಾನಸಾಹಸನಾಗಿ 
ಮತ್ತಮುತ್ತರತಪದೊಳುತ್ತ ರೋತ್ತರಂ ನೆಗಲ್ಲು (ಸುಕುವೂ: ೪-೦೪ ನ) ; 


ಆನಶನ ಅವಮೋದರ್ಯ ವೃತ್ತಿಪರಿಸಂಖ್ಯಾನ ರಸಪರಿತ್ಕಾಗ ವಿವಿಕ್ಷಶಯ |. 


ನಾಸನ ಕಾಯಕ್ಷೇಶ ಎಂಬಿವಾಜ:ುಂ ಬಾಹೃತಪಂಗಳು (ತಣಾರ 4೬೬) - [ಸಂ.1 

ಬಾಹ್ಯದರ್ಶನ (ನಾ). ಹೊರಗಿನ ನೋಟ ; ಹೊರಗಣ್ಣಿಗೆ ಗೋಚರ 
ವಾಗುವ ದೃಶ್ಯ : ಭಯಾಕುಳೆ . . . ಬಾಹ್ಯದರ್ಶನಕ್ಕಲಸಿದಳೆಂಬಿನಂ 
ಮಂಗಿಯೆ ಕಣ್ಮಲರ್ಗಳ್‌ ನಸುಮುಚ್ಚೆವೊ”ಗಿ ತಣ್ಣೆಲರಲೆಪಿಂದೆ ಮೂರ್ಛೆ 
ಬದಿಳಿದಳ್‌ (ಪಂರಾಮಾ- ೯-0೦೦). [ಸಂ.) 

ಬಾಹ್ಯಪ್ರದರ್ಶನ (ನಾ). ಹೊರಗೆ ಗೋಚರವಾಗುವಂತೆ ಮಾಡುವಿಕೆ; 
ಪ್ರಕಟವಾಗಿ ತೋರ್ಪಡಿಸುವಿಕೆ: ಒಳಿತಿಗೆ ಬಾಹ್ಮಪ್ರದರ್ಶನಯೋಗ್ಯ 
ವಾದ ಶಕ್ತಿಯಿಲ್ಲವಾದರೂ ಆಂತರಿಕಶಕ್ತಿಯಿದೆಯೆಂದು ಸಮಾಧಾನಪಟ್ಟು 
ಕೊಳ್ಳೆ ಬಹುದು (ಅದ್ಮಶ್ರ: L೩೪1 ರೀಕಿಕೆ). [ಸಂ.) 


40 


ಬಾಹಾ ೪ 


ಬಾಹ್ಯಪ್ರಪಂಚ (ನಾ). ಹೊರಜಗತ್ತು : ಹಿಮಚೂಳಂ ಯಮಕೋಪ 
ಲೀಲನುಪಸರ್ಗಂಗೆಯ್ಕೆ ಬಾಹ್ಯಪುಪಂಚಮನಾತ್ಮಾಶ್ರಿ ತವುಂ ಬಿಸುಟ್ಟಿರೆ 
(830ತಿಫು. ೪-೨೩)- [ಸಂ.] 
ಬಾಹ್ಯಪ್ರಮಾಣ (ನಾ). ಹೊರಗಿನ ಆಧಾರ; ಬೇರೆಯ ಪ್ರಮಾಣ : 
ಬಾಹ್ಯಪ್ರಮಾಣಗಳಿಂದ ಆಂಡಯ್ಯನ ಕಾಲಪರಿಮಿತಿಯು . .. ೧೨೬೩ 
ಎಂದಂತಾಯಿತು (ಸಾಹಿಸ. ೦೩೩) . [ಸಂ.] 
ಬಾಹ್ಯಮತಿ (ನಾ). ಇಂದ್ರಿಯಗೋಚರವಿಷಯಗಳಲ್ಲಿರುವ ಆಸಕ್ತಿ: 
ಅನಘನೊಳ್‌ ನಿರವಸ್ಥ ನೊಳೊಡವರೆದು ಬುಹ್ಮಮತಿಯಜಕಿಶಿರ್ದಂ (ಕಂಕಂ. 
3-004). [ ಸಂ. ] 
ಬಾಹ್ಯರತ (ನಾ). [ಕಾಮಶಾ] ಸಂಭೋಗಕ್ಕೆ ಪೂರ್ವಭಾವಿಯಾಗಿ 
ಕಾಮೋದ್ದೀಪನಕಾಗಿ ನಡೆಸುವ ನಖಕ್ಷತ. ದಂತಕ್ಷತ. ಆಲಿಂಗನ, 
ಚುಂಬನಾದಿ ಕ್ರಿಯೆ ; ಆಲಿಂಗನ ಚುಂಬನ ದಂತಕ್ಷತ ತಾಡನ ಚಪೇಟನ 
ಆಕರ್ಷಣ ಮರ್ದನ ಮೊದಲಾದ ಕೃತ್ಯಗಳಿಂಬ ಬಾಹ್ಮ್ಕರತಮಂ ತಿಳಿದು 
ಸುರತಮಂ ಮಾಳ್ವುದು (ಉಕಾ. ೨೨೦); ಈ ಉಭಯರತದೊಳು 
` ಬಾಹ್ಯರತ ಮೊದಲು ಮಾಡಬೇಕು ಆ ಬಾಹ್ಕರತದೊಳು ಆಲಿಂಗನ 
ಮೊದಲು ಮಾಡಬೇಕು (ಕಾಕೂಕಾ. ೨೨೦)- [ಸಂ.] 
ಬಾಹ್ಯವ್ಯಾಪಾರ (ನಾ). (ದೇಹದ) ಹೊರಗಿನ ಚಟುವಟಿಕೆ : 
ನಿದ್ದೆಯ ಹೆ೧ೊತ್ತಾಯಿತೆಂದರೆ ಶರೀರದ ಬಾಹ್ಯವ್ಯಾಪಾರಗಳು ಮೆಲ್ಲನೆ 
ನಿಲ್ಲುತ್ತವೆ (ಮುಂಜಿಯಿ- ೪-೧೩೦). [ ಸಂ. ] 
ಬಾಹ್ಮಶಾಚ (ನಾ). ದೇಹದ ಹೊರಭಾಗದ ಶುದ್ಧಿ; ಬಹಿರಂಗಶುದ್ಧಿ: 
ಮೃತ್ತಿಕಂಜಲಾದಿಗಳಿಂದ ಶರೀರದ ಮಲವಂ ನಿವೃತ್ತಿಸುವುದರ ಪೆಸರು 
ಬಾಹ್ಮಶಾಚವೆನಿಸುವುದು (ಮುಮುಕ್ಷುದ್ವಿತೀಯಸೋಪಾನ) ಮೃಜ್ಜಲ 
ದಿಂದಾ ಮಾಡೋಣ ಯಿದು ಬಾಹ್ಮಶೌಚವು (ಹಕ್ಕಸ್ಸ. ೨೨-೨). [ಸಂ.] 
ಬಾಹ್ಯಸಂಭಾವ್ಯತೆ (ನಾ). ಗ್ರಂಥಸಂಪಾದನೆಯಲ್ಲಿ ಕವಿಪಾಠವು ಅಕ್ಷರ 
ಭ್ರಾಂತಿ ಇತ್ಯಾದಿ ವಿಧಾನಗಳಿಂದ ಹೀಗೆಯೇ ಕೆಟ್ಟಿದೆ ಎಂಬುದನ್ನು 
ಸ್ಪಷ್ಟವಾಗಿ ತೋರಿಸುವಿಕೆ : ಯೋಜಿತಪಾಠಾಂತರವು . ., ಇತರ 
ಪಾಠಾಂತರಗಳೊಡನೆ ಸಾಂಪ್ರದಾಯಿಕ ಅಥವಾ .ಪರಂಪರಾಗತಪಾರದಲ್ಲಿ 
ಉಳಿದಿರುವಂಥದಾಗಿದ್ದರೆ ನಮ್ಮ ಊಹಾಪಾರಕ್ಕೆ ಅಂಸಸ್ಸಂಭಾವ್ಯತೆ ಮತ್ತು 
ಬಾಹ್ಯಸಂಭಾವ್ಯತೆ (8೮೯17610 probability) ಈ ಎರಡರ ಬೆಂಬಲವೂ 
ಇದೆಯೆಂದು ಹೇಳಬಹುದು (ಛರಶ. ೬೪). [ಸಂ. ಬಾಹ್ಮಸಂಭಾವ್ಯತಾ] 
ಬಾಹ್ಯಸೌಂದರ್ಯ (ನಾ). ಹೊರನೋಟಕ್ಕೆ ಕಾಣುವ ಚೆಲುವು: 
ಮಾನವನು ಸತ್ಯದ ಕಡೆಗೆ ಗಮನಿಸಬೆ ಕೇವಲ ಬಾಹ್ಯಸೌಂದರ್ಯಕ್ಕೆ 
ದಾಸನಾಗಿ ಅದರ ವ್ಯಾಮೋಹದಿಂದ ನರಳುತ್ತಿರುವನು 
(ಸಂ. ]' 
ಬಾಹ್ಯಸ್ಥ (ಗು). ೧. ಹೊರಗಿರುವ. (ನಾ). ೨. ಹೊರಗೆ ಇರುವುದು; 
ಹೊರಗೆ ಗೋಚರವಾದಂದು: ತಿರ ಬಾಹ್ಮಸ್ಥವೂ ವ್ಯಕ್ತವೂ ಗಾಢವೂ 
ಆದ . . . ಆಂಗ್ಲಕಾವ್ಯಗಳನ್ನು ವಿವೇಚಿಸಿದ್ದಾರೆ (ನವ್ಮಕಾ. ೦೦೭). [ಸಂ.] 
ಬಾಹ್ಯಾರ್ಥಸಿದ್ದಿ (ನಾ). ಪ್ರಕೃತಕ್ಕೆ ಸಂಬಂಧಪಡದ ಅರ್ಥವನ್ನು 
ಉಂಟುಮಾಡುವುದು, - ವ್ಯಕ್ತಪಡಿಸುವುದು : ವಿಜ್ಞಾನವೃತಿರಿಕ್ತ 
ಸಾಧನವಾಕ್ಕ್ಯೋಪನ್ಮಾಸದಿಂ ಸಾಧಿಸುವೊಡಾ ವಾಕ್ಯಮೆ ಬಹಿರರ್ಥ 
ಮಪ್ಪುದಅ*೦ ಬಾಹ್ಯಾರ್ಥಸಿದ್ದಿಯಕ್ಕುಂ (ಆಫ. ೨-೦೦ ವ). [ಸಂ] 
ಬಾಹ್ಯಾಳಿ (ನಾ). ಕುದುರೆಗಳನ್ನು ಓಡಾಡಿಸಂವ ಸ್ಥಳ; ಕುದುರೆ 
ಸವಾರಿಯ ಮೈದಾನ, - ಬಯಲು; ಸಂಚಾರಿತತುರಗಪರಿಮಳ 
ಗ್ರಾಹ್ಯಾಳಿಗಳಿನಿಪ ಬಾಹ್ಕಾಳಿಗಳುಂ ಅನುದಿನವಿನೋದಿತಾನೇಕಕರಿಗಳಿನಿಸು 
ವಾನೆವಜಗಳುಂ ತನಗನೂನಶೋಭೆಯಂ ಪಡೆಯೆ (ಫ್ರತೃಪು- 
«-೨೨ 5)- " ವೈಹಾಳಿ ' ಪರಾ. [ ಸಂ. ವಾಹ್ಮಾಲೀ ] 


(88.0. ೧)- 


p<) 
ಛು 


ಬಾಹ್ಯೋಪಕರಣ 


ಬಾಹ್ಕೋಪಕರಣ (ನು). ಹೊರಗಿನ ಸುಧನ: ಕೃಷ್ಣಶುಕ್ಲಮಂಚಡಲಂ 
ಅಭ್ಯಂತರೋಪಕರಣಮಕ್ಕುಂ ಅಕ್ಷಿಪತ್ರ ಪಕ್ಷ ದ್ವಯಾದಿ ಬಾಹ್ಕೋಪಕರಣಂ 


(ಕತ್ತ ಶ್ರ. ೪೬). [ಸಂ.] 

ಬಾಹ್ಯೋಪವನ (ನಾ). (ಊರಿನ) ಹೊರವಲಯಂದಲ್ಲಿರುವ ತೋಟ: 
ಹಯವರಸಮಾರೂಢನಾಗಿ . . . ಟುಹ್ಯೋಪವನಕೆ ಬರಲು (ಕೈಜುಠಾ- 
೨೪-೪೪)- [ಸಂ.) 

ಬಾಹ್ಲಿಕ (ನಾ). ೧. ಒಂದು ದೇಶದ ಹೆಸರು ; ದ್ರವಿಳ ಕಾಶ್ಮೀರ 
ಬಾಹ್ಮಿಕ ಭೋಟಭೂ ಕಾಂಬೋಜ . . ,. ಕೇರಳಮುಖಾಪಾರದೇಶಂ 


ಗಳೊಳೆಸೆವ ಜಂಗಮವು ಭಕ್ತಾಳಿ (0ತ). ೬-೧೪)- ವಿ. ಆ ದೇಶದ ರಾಜ 
ಮತ್ತು ಪ್ರಜೆ ; ಬಾಹ್ಲಿಕ ಶೂರಸೇನ ಕಳಿಂಗ ಸಲೆ ಗಾಂಧಾರ . , . 
ದಂತವಕ್ರರು ಬಂದರೊಗ್ಗಿನಲಿ (ಳುತ್ಕಾಸ. ೭೩೩). ಹ. ಆ.ದೇಶದ 
ಕುದುರೆ. ೪. ಕುಂಕುಮಕೇಸರಿ. ೫. ಇಂಗು. [ಸಂ.] 
ಬಾಹ್ಲೀಕ (ನಾ). ೧. -ಬಾಹ್ಲಿಕ ೧: ಲಾಳಚೋಳವರಾಳಯವಬಂಗಾಳ 
ಬಾಡ್ಲೀಕ . .- ನಿಷಧ ವಿದರ್ಭಧರಟೀಪಾಲಸಂತತಶಿ ಸಂದಣಿಸಿದುದು 
ಸಾಕೇತನಗರಿಯಲಿ (ಕೊರರಾ. ೦-೩-೦೪). ವಿ. ಬಾಹ್ಲಿಕ ೨ ; ಬಾಹ್ಲೀಕ 
ಸ್ವಾಂತ ಕುಂತ ಪರಾಕು (ಯಾರಕಂ- ೩-೦ 5). ಹಿ.ಎಬಾಹ್ಲಿಕ ೩: 
ಬಿಸಕಾಂಭೋಜಕ ಬಾಹ್ಲೀಕ ಸೈಂಧವಾರಟ್ಟ ತೈತಿಲಂ ವಾನೇಯಂ ಪೆಸರ 
ಕ್ಷೇತ್ರದ ಹಯಕಾ ಪೆಸರೆ ಪೆಸಲ್‌ (ಅಕ್ಷಕಾ. ೬-೭೬). ೪. ಇ ಬಾಹ್ಲಿಕ ೪: 
“ಕ್ಷುಂಕುಮಂ, ಕಾಶ್ಮೀರಜನ್ಮ , ಅಗ್ನಿಶಿಖಂ, ವರಂ. ಬಾಹ್ಲೀಕಂ . 
ಚಂದನಂ --೧೧ ಕುಂಕುಮದ ಹುವ್ವಿನ ಹೆಸರುಗಳು, ಕುಂಕುಮಕೇಸರಿ” 
(ಹಡ್ಕಾಂತಿ. ೨೦೬). ೫. ಷಾ ಬಾಹ್ಲಿಕ ೫ : “ ಸಹಸ್ರಜೀದಿ, ಜತುಕಂ. 
ಬಾಹ್ಲೀಕಂ, ಹಿಂಗು, ರಾಮಠಂ-೫ ಹಿಂಗು, ಇಂಗಿನ ಪೆಸರುಗಳು " 
(ಸಿರ್ಮಾಂತಿ. ೨೩). (ಸಂ.] 
ಬಾಳ್‌, “ಬಾಟ್‌, ? ನೋ. 
ಬಾಳ್‌ " ಬಾಟ್‌?” ನೋ. 
ಬಾಳ್‌. ಬಾಳ, ಬಾಳಿ, ಬಾಳ್ಕು (ನಾ). ೧. ಕತ್ತಿ : ಖಡ್ಗ: ಬಾಳಾ 
ಮೇಲ್ಮಿಖಿ ಮೇಲೆ ಸರ್ಪ್ಸದ ಮಹಾದನ್ನಾಗ್ರದುಳ್ಳಿಲ್ವವೋಲ್‌ ಸಾಲಾಮ್ಯಾಲ 
ತಪೋಗ್ರದಿನ್ನು ನಡದೊಂ ನೂಟಂಣ್ಪಸಂವತ್ಸರಂ. . . ಪೆರ್ಗ್ಗೊರವಂ 
ಸಮಾಧಿ ನೆಜಕಿದೊನ್‌ (ಎಕ. 11, ೨3-೦; ಸು. 700) ; ನಾಗಗುಟ್ಕರಸೆಮ್‌ 
». * ೬ ಬಾಳಂ ಕಿಲ್ಬು ನಡದು ಪಲರನಿಜ್‌ದು ಸತ್ತೊಡೆ (ಎಳ. ಸ. ಕೋಲಾರ. 
೨೦೦-೦೦; ಸು. 890 ?) ; ಮಸೆದುದು. ಮದನನ ಬಾಳ್‌ (ಶಂಶಠಾ- ೩-೪೭). 
೨. ಉಳುಮೆ ; ವ್ಯವಸಾಯ : "ಇರ್ವಾಳ್‌` ಪರಾ. ೩. ನೇಗಿಲಿನ 
ಗುಳ. ಬಾಳ್ಕ: ೪. ಕಾಳಗ; ಯುದ್ಧ; ಕದನ: ಶ್ರೀ ಜುದ್ಧನ* 
ಊರೊಳ್ವಲ್ಲಹನಾ ಬಾಳದುಳಿಅಕದು ವಿಟಕ್ಟೋನ್‌ (ಎಳ. Xvi. 
ತುಮಕೂ, ೪0-3 ; ಸು.. 780); ಬಲ್ಲವರಸರ ಬಾಳದುಳ್‌ . . . ಬುಗೆಯ 
ವೆಜಂದು ವಿಟ್ಣೂನ್‌ (ಕ. ೩೪1, ತುಮಳೂ. ೩-೪; ಸು. 780). 
ಬಾಳಿ: ೪. ಬಾಗೆಯೂರ ಬಲ್ಲಹನೇಟ್‌ ನೊಳ್ಳಿಯಾನ್‌ ವೈರಾಳ್‌ ಸಮಪದ 
ರುಳ್‌ ಕೊಪುಳವೂರ ಬಾಳಿಯೊಳ್‌ ಪೊಣ್ಣಿದಿಕ್ಕಿ ಜ್ಞಿಯ ತಮ್ಮನ್ಮಳೆ ಪಡೆ 
ಯುಳಿಟ್‌ದು ಸತ್ತನ್‌ (ಎಳ. ೩೪1 ತುಮಕಳೂ. ೪3-೧೦; ಸು. 780). 
ಬಾಳ್ಕು : ೧. ಸಂಗನ ಶರಣರ ಭಕ್ತಿ ಬಾಳ ಬಾಯ ಧಾರೆ (ಸಪ. 3೦೦); 
ಇಳ ಚಾಚಿದಳಿವಳಿನಗೆ ಗೋನಾಳಿಗೊಡ್ಡಿದ ಬಂದಿಯಲಿ ತುದಿ 
ನಾಲಗೆಗೆ ನರಸುಕ್ಕನಿಕ್ಕಿದಳಿವಳು ತನಗೆ (ತೊರಕಾ- ೨-೨-೩೪) : ತೋಳ 
ನೀಡಿದಳು ಮನ್ಮ ಥನೊಜಕೆಯಿಂದುರ್ಚಿ ಬಾಳ ನೀಡಿದನೊಯೆಂಬಂತೆ 
(ಕರತ. ೦೨-೬೬). 
ಬಾಳ್ಕಾಳ್‌ (ದ್ವಿರುಕ್ತಿ) : ಬಾಳ್ವಾಳ್ಗಳ ಘಟ್ಟಣೆಯೊಳ* ಬಳಳ ಬಳೆ 
ದೊಗೆದು ನೆಗೆದ ಕಿಡಿಗಳ ಬಂಬಲ್ಲಳ್ವೆ ರಸು ಪೊಳೆದು ನೆಗೆದುದು ಬಾಳ್ವೊಗೆ 


೬೪೧೪ 


.[ಬಾಳ. 


36 


ಬಾಳಂತಿ 


(ಶಂಶಲಳಾ. ೧೦-೮೪). ಬಾಳಬಟ್ಟು ಇ. (?) ;: ಆತನ ಕೆಲದೊಳ್‌ ಬಾಳ 

[ಕಾಕಾ ಬಾಳೆಪಟಂ] ತೂಂತಿಟ್ಟಂತೆ ಸಂದಣಿಸಿ ನಿಂದ ಗೋಪ 
ಕುಮಾರರಣಿಯ ನಡುವೆ ಪೊನ್ನ ರಥಮನೇಜ? ನಿಂದಾತನೆನ್ನ ತಮ್ಮಂ 
ಕೃತವರ್ಮಂ ( ಕಂಪಠಾ- 00-8೭ 5). ಬಾಳವಣ್ಣ , ಬಾಳ ಬಣ್ಣ ಎ (ತೊಳೆದ) 
ಕತ್ತಿಯ ಬಣ್ಣ : ನೀಲಿಬಣ್ಣ : ತೊಡರ್ದಮರ್ದ ಬಾಳವಣ್ಣದ 
ತುಡುಗೆ ಪಳಂಚಲೆವ ಪಂಚಜಡೆ ನೊಸಲೊಳೊಡಂಬಡುವರಳೆಲೆಯಿದಆ೨ಂ 
ಚೆಲ್ವಿಡಿದಿರ್ದುದು. ಬಾಳಕೇಳಿ ಧರಾತ್ಮಜನಾ (ಶಂಶರಾ- ೨-೪) ; ಪುಳಿ 
ಯೊಳ* ಕರ್ಚಿದ ಬಾಳೆ ಬಣ್ಣಮನೆ ಪೋಲವ್ವಿಕಾಶಂ (ಕಂಶಲಾ. ೭-೭೦). 
ಬಾಳುಗತ್ತಿ - ಉದ್ದವಾದ ಕತ್ತಿ ; ನೀಳವಾದ ಖಡ್ಗ: ಜಾಡಿಯ 
ಹರಿಗೆ ಸಿಂಗಾಡಿ ₹ರಾಚೂರಿ ನೀಡುವ ಬಾಳುಗತ್ತಿಗಳ ಪಾಡುಪಂಥದ 
ಸುಭಟರು ಕೋಟೆಯನಾಗ ರೂಢಿಯೊಳಗೆ ಕಾದಿಹರು (ಕಂನಂ. ೦೦-೧೪೪). 
೧ ಇದು ಒಂದೇ ಅರ್ಥದ ಎರಡು ಶಬ್ದಗಳು ಸೇರಿ ಆಗಿರುವ 
ರೂಪ. ಕೊಡವ ಭಾಷೆಯಲ್ಲಿ "ಬಾಳಿಕತ್ತಿ' ಶಬ್ದಕ್ಕೆ " ಉದ್ದವಾದ 
ಕತ್ತಿ' ಎಂಬರ್ಥವಿದೆ. 

[ದೇ.॥ ತಮಿ. ಮಲ. ಕೋತ. ವಾಳ್‌;ತುಳು. ಬಾಳು; ತೆಲು. ವಾಲು] 

ಬಾಳ “ಬಾಳ್‌: ನೋ. 

ಬಾಳ್ನ್ಲು (ನಾ). ಒಂದು ಬಗೆಯ ಸಂಗಂಧದ ಬೇರು ; 
ಮ:ಡಿವಾಳ ; ಪುಮಂಚ : “ಬಾಳಮೆಂದುಂ ಲಾಮಂಚಂ” (ಕರಸಾ. 
8೪-೦೭೪) ; ಕುಳಿರ್ವ ಬಾಳದ ಬೇರ್ಗಳ ಕೇರ್ಗಳಿಂ . , . ಒಪ್ಪಿ ತೋರ್ಪ 
ಜಲಮಂಟಪದಲ್ಲಿಗೆ ಬಂದನಾ ನೃಪಂ (ಕಾದಂಣ- 986); ಬಾಳದ ಕಂಪು 
ಬಾಳ್ವಿನುಗುವಾಜಡಿಯಾಜಡ ಹಂಸೆ ಹಿಂಸೆ . , . ಬಾಲಿಕೆಗಾದುದೀ ವಿರಹ 
ದಿಂದೆ (ಉದ್ಕಟಿ- ೩-೩೪). “ಬಾಳವೇರ್‌' ಪರಾ. ಬಾಳು : ಬಾಳು 
ಜವಾಜಿ ಕುಂಕುಮಕೇಸರಿ ಅಡಕೆಯ ಹೇರು ಮೆಣ್ಣಿನ ಭಾರ... 
ಮುನ್ತಾದ ಸಮಸ್ತಬೆವಹಾರಕೆ (ಎಳ. ೫, 8ರ. ೭೬೨೧೪; 1:79). 
“ಕರಿಯು ಬಾಳ”, "ಮುಡಿವಾಳ' ಹೋ. ಕಣ ಸಂಸ್ಕೃತದ `ಬಾ 
ಶಬ್ದಕ್ಕೆ ಮೇಲೆ ಸೂಚಿಸಿರುವ ಅರ್ಥವು ಕೋಶಗಳಲ್ಲಿ ಸಿಗುವು 
ದಾದರೂ ಇದನ್ನು ದೇಶ್ವಶಬ್ದವೆಂದು ಪರಿಗಣಿಸಲಾಗಿರುವುದ 
ರಿಂದ " ಬಾಲ ' ಉಲ್ಲೇಖದ ಜೊತೆಯಲ್ಲಿ ಇದನ್ನು ಪರ್ಯಾಯ 
ಪದವಾಗಿ ಕೊಟ್ಟಿಲ್ಲ. ` 

ಬಾಳ, (ನಾ). ಹಣೆ ; ನೊಸಲು : “ಬಾಳ-ಭಾಲ- ಹಣೆ” (ತರ್ಮಕೋ. ೩೦); 
ಒಪ್ಪಿದುದೆನಸು€ ಕಂದರ್ಪನ ವಿಮಳೆರುಚಿವಿಶಾಲಂ ಬಾಳಂ (ಕುಸುವೂ. 
೬ ೦೦೩) ; ' ಬಾಳದೊಳೆಸೆವ ಮುತ್ತಿನ ಬೊಟ್ಟ ತಳೆದಿಹ 
ಳಕಿಯರೊಪ್ಪಿದರು (ಕನ. ೬-೦೦೩)- [ಆಸಂ. ಭುಲ] 

ಬಾಳ "ಬಾಲ್ಕ' ನೋ. 

ಬಾಳೆ "ಬಾಲ್ಕ' ನೋ. 

ಬಾಳಂಗೆಣಸೆ (ನಾ) ಒಂದು ಬಗೆಯ ಸಸ್ಯ : ಬಾಗುಂಜಿಬೀಜ, ಗೀರು 
ಗೊಟ್ಟೆ. ಬಾಳಂಗೆಣಸೆ ಇವಂ ಸರಿಯಾಗಿ ತೂಗಿಕೊಂಡು . .. ಚೂರ್ಣವಂ 
ಮಾಡಿ ಜೇನುತುಪ್ಪದಲ್ಲಿ ಗ ಮೂರು ತೂಕವನ್ನು ಕಲಸಿ ಕೊಡುವುದು 
(ಏಿವೈವಿ. ೪೦). [?] 

ಬಾಳಂತಪಣ (ನಾ). ೧. ಹೆರಿಗೆ: ಪ್ರಸೂತಿ : 
ಯನ್ನು ಮುಂಂಬಯಿಗೆ ಆಮಂತ್ರಿಸುತ್ತ .. . 
ಬಾಳಂತಪಣ ಮಾಡಿಸಿಕೊಳ್ಳಲು ಸಲಹೆಯಿತ್ತಳು (ಶ್ರಹಾರ. ೧೪). ವಿ. 
ಬಾಣಂತಿಗೆ ಮಾಡುವ ಶುಶ್ರೂಪೆ ; ಬಾಣಂತನ. 

[ ಮರಾ. ಬಾಳಂತಪಣ ] 

ಬಾಳಂತಿ, ಬಾಣಂತಿ, . ಬಾಣತಿ (ನಾ). ಹೆರಿಗೆಯಾಗಿ ಇನ್ನೂ ಆರೈಕೆ 

ಯನ್ನು ಹೊಂದುತ್ತಿರುವವಳು ; ಹಡೆದವಳು ; ಪ್ರಸೂತೆ : 


ಬಟ್ಟ ರಿ 


ನೀಲಾ 


ಫಲ್ಲೂ ಬಾಯಿ ಕಮಲೆ 
ದವಾಖಾನೆಯಲ್ಲಿಯೇ 


ಬಾಳಂಬಾಕಂತಿ ೬೪೧೫ ಬಾಳುಳ್‌ 
ಬಾಳಂತಿಗೆ ಮಂತ್ರಪೂರ್ವಕವಮುುಂ ಸುಖೋಷ್ಣಮುದಮಪ್ಪ ೫೮೦] 66 ಬಾಳಮತಿ (ನಾ). ಹಂಡುಗುಬುದ್ಧಿ ಯವನು; ಅವಿವೇಕಿ: ವರ್ಯ 
ಮಾಯಲೆಜಿಕಿದು (ಶಾಶೃಂಪು- ೯). ಬಾಣಂತಿ : “ಪ್ರಸೂತೆಯೆನೆ ಬಾಣಂತಿ | ಆ ಕೊಳನನ-ಂ ಬಾಳಮತಿ ಪುರುಷರತ್ನದ ಪೇಳಿಗೆಯಂ ಮುಚ್ಚುವಂತೆ 
ಯಕ್ಕೆ” (ಮುರಾ, 0-6): ಕಳಮಾಕ್ಷತಚೂರ್ಣಂ ಮೇಣ್‌ ನೆಖಗುಂಬಳ ಮುಚ್ಚಿ ದನಗಗದಿಂ(ತಾಂತಿಫು. 6-೫೦)- [ಸಂ. ಬಾಲಮತಿ] 
ವಿಂವಕೂೊಳೊಂದನೆರ್ಮೆಯು ಪಾಲಿಂ ಕಲಸಿ ಕುಡಿಯಿಸುಗೆ ತೊರೆ(ಅ3)ಗ೨ಂ | ಬಾಳಮೃತಿ (ನಾ). ತಿಳೆವಳಿಕೆಯಿಲ್ಲದೆ. ಬಾಲಿಶಬುದ್ಧಿ ಯಿಂದ ತಂದು 
ಮೊಲೆಗಳ ಬಾಣಂ(ಳೆಂ)ತಿಗೆಚ್ಚು ಪಾಲ್‌" ಪಾಯ್ವಿನೆಗಂ (ಊಕೋಶ. | 3 ಕೊಂಡ ಮರಣ. -ಸಾವು: ಅತಿವಯನಾಗಿ ಬಾಳಮೃತಿಯಿಂದಟಕಿ 
೯-೧೮೨); ಬಾಣಂತಿಯಿಂಬೋ ಬಗೆಯ ನೀನಆ೨ತು ಬಾರೆಂದು ದಂದಿನ ಮೂರ್ಪವೃತ್ತಿ ಪಂಡಿತಮೃತಿಯಿಂದಮಲ್ಯದದು ನೀಗದು 


ಕರೆವೋದುಚಿತವೆ ರಂಗ (ಫ್ರರಂಡ- ೩-೪೩ ಶವ): ಗೌರಿ ಚೊಚ್ಚಿಲು ಬಾಣಂಶಿ 
(ಮುಂಗಾಮು, ೨೩). ಬಾಣತಿ; ಬಸುಅ: ಬಾಣತಿ ಕುಮಾರಿ ಕೊಡಗೂಸೆಂಬವರ 


ಹಿಡಿದು ತಿಂಬ . . . ಕೇತಯ್ಯಗ'?ಂಬ ನೂಜುಮಡಕೆಸೆ ನಮ್ಮ ಕೂಡಲ 


ಸಂಗಮದೇವ ಶರಣೆ೨ಬುದೊಂದು ದಡಿ ಸಾಲದೆ (2ಸನ. ೩8೭); ಎರಡೆಡೆ | 10 
ಯೆೊಳೋಲಗವೆಂತು ನಿನಗಳವಡುವುದಿದು ಬಾಣತಿಯ ಸೂಳೆಯ ಪಡಪಿ 
ನಂದದಲಿ (೧೩4. ೩೩-೦೨); ಕೂಸುಳ್ಳೆ ಸೂಳೆಗೆ ಹೇಸದೊತ್ತೆಯು ಕೊಟ್ಟು 
ಕೂಸತ್ತು ನಲ್ಲ ಬೇಸತ್ತು ಬಾಣತಿಯು ವೀಸಕ್ಕು ಬೇಡ (ಸರ್ವಜ್ಞ - ೧೮೦೬). 
[ದೇ.॥ ಮಲ. ವಣ್ಣ ; ತುಳು. ಬಾಣಂತಿ; ತೆಲು. ಬಾಲಿಂತ 

ಬಾಲೆಂತ./ ಸಂ. ಬಾಲವತೀ./ವಾರಾ. ಬಾಳಂತ, ಬಾಳಂತಿ:ಣ] 15 

ಬಾಳಂಬಾಕಂತಿ (ನಾ). ಒಬ್ಬಾಕೆಯ ಹೆಸರು: ನವಿಲೂರ ಗಣದ 
“ಪಾಳಂಬಾಕನ್ನಿಯರ ಮಗಳ್‌ ಜಕ್ಕಂ  ಪರೋಕ್ಷವಿನಯಂಗೆಯ್ದು 
ಕಲ್ಲ ನಿರಿಸಿದಳ್‌ (ಎಕ. ೪1. ಕಡೂರು- ೧೬೯-೧೩; 961) - [ಬಾಳಂಬ್ಯಾ 4-ಕಂತ್ಮಿ] 

ಬಾಳಕ, "ಬಾಯಿಕ' ನೋ. ಷ್ಣ 

ಬಾಳಕ್ಕ (ನಾ)- ಬಾಳ : “ಬ್ರೀಬೇರಂ, ಬಾಳಕಂ, ಜಳೆಂ- ಈ ೩ ಕರಿಯ | 20 
ಬಂಳಂ” (ಹಾಯು. ೧೦೨-೪೬೮): ಮಗಧ ಕತ್ತುರಿಯಿಂ ಮಳಯೆ'ಶ 
ಚಂದನಂ ಲಾಳನ ಬಾಳಕಂ ನೆಆತಯಿವೆಂದು ಚರರ್‌ ಸಲೆ ಬಿನ್ನಪಂಗಳಂ 
ಕೇಳಸುತಿರ್ಪರೋಲಗದೊಳಂ ಎಭು ಸಂಕಮದೇವಭೂಪನಾ (ಎಕ. ೪, 
ಶಿ೫9ರಿ, ೯೬೨೦೫೩: 1170; ಶಾಶಮಂ. ೪೦೦ ನೆಳೇ) [ಆಬಾಳ್ಮ) 

ಬಾಳಕ್ಕ “ಬಾಲಕ” ನೋ. ೫6 

ಬಾಳಕಾಲ 'ಬಾಲಕಾಲ' ನೋ. 

ಬಾಳಕಿ "ಬಾಲಕಿ" ನೋ. : 

ಬಾಳಕೇಳಿ "ಬಾಲಕೇಲಿ' ನೋ. 

ಬಾಳಕ್ರೀಡೆ "ಬಾಲಕ್ರೀಡೆ' ನೋ. 

ಬಾಳಗಬ್ಟು “ಬಾಳ್ಗಟ್ಟು' ನೋ. 30 

ಬಾಳಚ (ನಾ). ಒಬ್ಬಾತನ ಪೆಸರು : ಬಾಟಗಾವುಣ್ಣ ಕಂಭಯ್ಯನು 
ಕಳ್ಳಪುಣುಯೂರ ಮಹಾಜನಮುಂಂ ಗೊಗಿಯುಪುರದ ಬಾಳಚನು . , 
ಸಾಕ್ಷಿ (ಎಳ. ೫1. ಕಿತ್ರದು' 30-33; 968) - [?] 

ಬಾಳಚಂದ್ರ “ಬಾಲಚಂದ್ರ' ನೋ. ' 

ಬಾಳಣಿ `ಬಾಣಲಿ' ನೋ. 36 

ಬಾಳತೆ "ಬಾಲತೆ' ನೋ. 

ಬಾಳತ್ವ `ಬಾಲತ್ವ' ನೋ. 

ಬಾಳನಯನ (ನಾ). ೧. ಹಣೆಯಲ್ಲಿ ಇರುವ ಕಣ್ಣು. ೨. ಹಣೆಯಲ್ಲಿ 
ಕಣ_್ಣುಳ್ಳವನು; ಭಾಳೆನೇತ್ರ : ಶಿವ: ಬಾಳನಯನನದೆ:ನು ಕಾರಣ 
ಹೇಳಿದನು ಯತುಪರ್ನಗರುಹುವದೆಂದು ಈ. ಕಥೆಯ (ಕಂಲಕಾ. &-೫೭) . | 40 

( ಸಂ. ಭಾಲನಯುನ] 

ಬಾಳಪರ್ಣ (ನಾ). ಲವಂಗ : "ಬಾ[ಶಾಣಾ. ಭಾ, ರಾ]ಳಪರ್ಣಂ ಲವಂಗ 
ಮೆಂನಿಕ್ಮು” (ವಂಗಾ - ೪೨-೪೦). 12] 

ಬಾಳಬಂದೂ "ಬಾಲಬಂದು' ನೋ. 

ಬಾಳ ಬಟ್ಟು `ಬಾಳ್ಕ್‌' ಪರಾ. 46 


ಬಾಳ ಬಣ್ಣ "ಬಾಳ್ಕ್‌' ಪರಾ. 


ಲ 

ಪೊಗೆನಗೆ (ಕಾಂತಿತೃ. L-೪o). [ಸಂ. ಬಾಲಮೃತಿ] 

ನಾಳರ (ನಾ). ಗರಗಸ ಹಲ್ಲುಗಳು ಹರಿತಗೊಳಿಸಲ: ಬಳಸಂವ, 
ಎರಡು ಅಲಗುಳ್ಳ ಅರ : ಗಾಳದ ಡೊಂಕಿಯಗ್ರಮನೆ ಬಾಳರನಿಂ 
ಪಿಡಿದರ್ದುವಾರ್ದ್ವಮಂ ಜಾಳಿಸಿ ಜಾಲಮಂ ಬಿಸಿಲೊಳಿಕ್ಕುವ ಬೆಂಕೆ 
ಯೊಳೊಡ್ಡಿ ಕಾಸಿ ಕೊಂಡಾಳಿಸಿ ಸೆಂದುಕೋಲನುಡಿಗಟ್ಟುವ ಕೆಂಗಳ್‌ಯುಂ 
ಸರಾಳಿಯೊಳ್‌ ಮೇಳಿಸಿ ಸುತ್ತು ಶಬರರ್ಕಳಿಬಂ ಪಕ್ಕಣಂ 
(ಉಂತೀಶ. ೩-೭೪). (4 ತಮಿ. ಮಾಳರಮ್‌] 

ಬಾಳರಾಕ್ಷ "ಬಲರಾಕ್ಷಸಿ' ನೋ. 

ಬಾಳಲಿ 'ಬಾಣಖಿ' ನೋ. 

ಬಾಳವಂದ "ಬಾಲವಂದ' ನೋ. 

ಬಾಳವಚ್ಚೆ (ನಾ). 3 ಬಾಲವಂದ: ರಕ್ಕೆವಣಿ ಪುಲಿಯುಗುರ್‌ 
ಮೊಕ್ಕಳಗಾಡಿಗೆ ಜಡಿ ಸೊಚರ್ವಕ್ಕಿನ ಬೊಟ್ಟೆಂಬ ಬಾಳವಚ್ಚದಿನೆಸೆದಂ 
(ಪುಷ್ಪಪು. ೪-1೪). [ಬಾಳ್ಕ (ಇ ಬಾಲ್ಕ) 4 ಪಚ್ಚ) 

ಬಾಳವಣ್ಣ `ಬಾಳ್ಕ್‌' ಪರಾ. 

ಬಾಳವತಿ "ಬಾಲವತಿ” ನೋ. 

ಬಾಳವಾಳಿಗೆ (ನಾ). ಒಂದು ಬಗೆಯ ತೆರಿಗೆ : ಮನೆವಾರ್ತೆ ಹಣ ಕಾಹು 
ಕಾಣಿಕೆ ಕಡಾಯ ಬಾಳವಾಳಿಗೆ ಉಡುಗರೆ ಉಲುಷ. ಮನೆದೆರೆ ಅಳಲು 


CsA 


PRO 
ಪೆ ತಸದತವ್ತಿ 


ಅಂ 


ಅನ್ಯಾಯ ಮುಂತಾದ ಸರ್ವಬಾಧೆಯು (ಮೈಆರಿ. ೧೯೩೪, ೫೮೨೨೪: 1435) ಕ 


. [2] 
ಬಾಳವಿದ್ಯೆ (ನಾ). ಬಾಲ್ಯದಲ್ಲಿ ಕಲಿತ ವಿದೆ: ಎಮ್ಮ ಕಂಡುಂ ಕೇಳ್ದು 
ಕ ವಿ 
ಮಯದ ವಸ್ತುಗಳಿಲ್ಲ ಗಾಂಧರ್ವಮೆಬುದೆವ್ಮೂ ಬಾಳವಿದ್ಯೆಯದ 
ಜಕೊಳೆಮ್ಮಂ ,ರಂಜಿಸುವನ್ನೆರ್‌ ಪ್ರೌಢರಿಲ್ಲ (ಶಾಂತಿಫ- ೨-೨೦ ವ). 


[ಸಂ. ಬಾಲವಿದ್ಯಾ 
ಬಾಳವೂರು "ಬಾಲವೂರಂ' ನೋ. 
ಬಾಳವೇರ್‌ (ನಾ). ಬಾಳದ ಬೇರು ; ಲಾಮಂಚದ ಬೇರು: ಕೆಂದಳಿರ 

ಪಂದರೊಳಗಣ ಬಾಳದೇರ ಈರ್ಗಟ್ಟಿ ನೋವರಿಯೊಳಗೆ (ಶಂದ್ರಪು. 6-೬೬). 

[ಬಾಳೆ + ಬೇರ್‌) 

ಬಾಳಾಂಬಕ (ನಾ). ಇಬಾಳನಯನ ೨: ಬಾಳಾಂಬಕನ ಭಕ್ತನಾಗಿ ಭಕ್ತಿಯ 
ತಾಳೆಲಆನಯನೆ೨ದಡೆ ಅದು ಬಾಲನ ಚಿತ್ತದ ಲೀಲೆಯಂತೆ (ರೋಣಕಿ- 
೨೪-೪೮). [೮ ಸಂ. ಭಾಲಾಂಬಕ] 

ಬಾಳಾಕ್ಷ (ನಾ). ೨ ಬಾಳನಯನ ೨: ಪಾಲು ಸಕ್ಕರೆ ತುಪ್ಪ ಹಾಲನ್ನ 
ಸವಿದಂತೆ ಬಾಳಾಕ್ಷ ಪೇಳ್ದಾನು (ಕಂಕ. ೩-00). [-ಆ ಸಂ. ಭಾಲಾಕ್ಷ) 

ಬಾಳಾತಪ “"ಬಾಲಾತಪ' ನೋ. 

ಬಾಳಾಯಿ (ಸಾ). ಒಂದು ಬಗೆಯ ಮರ ; ತುಮ್ರಿಮರ: ಬಾಳಾಯಿ 
(ತುವ) ಇದರ ಕಟ್ಟಿಗೆಯು ಗಟ್ಟಿ, ಜಿಗುಟುಳ್ಳದ್ದು, 
ತಾಳೆಯ ಳ್ಳ ಆದಾಗ್ಯೂ ಇದಕ್ಕೆ ಬಹಳ ಬೆಲೆ ಬರುವದಿಲ್ಲ. 
ಘನಘಫೂಟಿನ ತೂಕ ೫೦ ರಿಂದ ೭೦ ಪೌಂಡುಗಳ ವರೆಗೆ. ಇದರ ಹಣ್ಣು 
ಗಳನ್ನು ಜನರು ಪ್ರೀತಿಯಿಂದ ತಿನ್ನುವರು (ಕಠಾಗೆ. ೪೪). [?] 

ಬಾಳಾರ್ಕ "ಬಾಲಾರ್ಕ' ನೋ. 

ಬಾಳಾಳ್‌ (ನಾ). ಖಡ್ಡವಿದೈಯನ್ನು ಬಲ್ಲವನು ; 


ಕಸ 


oY 
೪ಲ 


ದು. 
ಲ 


ಪರಾಕ್ರಮಿ : 


ಬಾಳಿ 


ಸಿಂಗದೀಕ್ಷರ್‌ಬ್ಬಾಳಾಂಳ್‌ ಅರಟ್ಟೇತೀರಾರ್‌ ಕೂಡಲೂರ್‌ ಆಳೆ (ಮೈಅಂ. 
೦೯೦೬: ೦೩-೪; ಸು. 126)- [ಬಾಳ್‌ 4 ಆಳ್‌] 


ಬಾಳಿ "ಬಾಳ್‌? ನೋ. 


ಬಾಳಿಕೆ, “ಬಾಲ್ಕಿ” ನೋ. 

ಬಾಳಿಕೆ "ಬಾಲಿಕೆ' ನೋ. 

ಬಾಳಿಸು “ಬಾಲೌ್‌ಸು' ನೋ. 

ಬಾಳು "ಬಾಟಿಕ್ಕ್‌' ನೋ. 

ಬಾಳ್ಕು "ಬಾಟ್‌? ನೋ. 

ಬಾಳ್ಕು "ಬಾಳ್ಕ್‌' ನೋ. 

ಬಾಳ್ಕು "ಬಾಳ್ಯ' ನೋ. 

ಬಾಳುಕ "ಬಾಲುಕ' ನೋ. 

ಬಾಳುಗುಳಿ "ಬಾಲ್ಗು ಟ್‌? ನೋ. 

ಬಾಳುಗೇಡಿ (ನಾ). ಜೀವನವನ್ನು ಹಾಳುಮಾಡುವವನು ; ಬದುಕನ್ನು 
ಕೆಡಿಸಂವವನು : ನೆಟ್ಟನೆಲೆ ಧೃತರಾಷ್ಟ್ರ ನ್ನಪ ನೀನಿಟ್ಟ ಕಿಚ್ಚಿದು ಪಾಪಿ 
ಮಗನನು ಹುಟ್ಟಿದಂದೇ ಬಿಸುಡದಾದೆವು ಬಾಳುಗೇಡಿಯನೆಂ (ಕುನ್ಮಾಉ, 
೪-೪೪)- [ಬಾಳ್ಮು (ಆ ಬಾಟ್‌) 4 ಕೇಡಿ] 

ಬಾಳುಗೇಡು (ನಾ). ಬದುಕಿಗೆ ಕೇಡು ತರುವಂತಹುದು ; ಜೀವನ 
ವನ್ನು ಹಾಳುಮಾಡುವಂತಹುದು : ಆಳುಕೂಳುಗಳ ಮೇಳವಿಲ್ಲದ 
ಮನೆಯು ಬಾಳುಗೇಡು (ಸರ್ವ. ೧೯೯೯): - 

[ಬಾಳ್ಕು (ಬಾಟ್‌) 4 ಕೇಡು] 

ಬಾಳುಡಿ (ನಾ). ಖಡ್ಗದ ತುಂಡು; ಕತ್ತಿಯ ತುಂಡು: ನೆಣದೊಳ್ಳಿ 
ಸಜಿಕೊಳ್‌ ಜಿಗಿಲ್ತಗುರ್ವಡರೆ ನಿರಂತರಂ ಪೊಳೆವ ಬಾಳುಡಿ ಸುಯ್ವ 
ನವವ್ರಣಂಗಳೊಳ್‌ ಪೊಡರೆ ಪೊದಲ್ಲುದದ್ದುತಭಯಾನಕಮಾಹವರಂಗ 
ಭೂಮಿಯೊಳ್‌ (ಶುಶಠಾ. 00-86) ; ಬಾಳುಡಿ ಪಾಟಿ ಬೀಟ್‌ ಪಗಲುಳೈದ 
ವೋಲ್‌ ..-. ಭಯುಂಕರಮಾಯ್ತು ತುರಂಗಸಂಗರಂ (ಶಂಠಾಮಾ- ೦೩-೬೩). 

(ಬಾಳ + ಉಡ್ಕಿ) 

ಬಾಳುತ್ತಾರ (ನಾ). ಉಂಬಳಿಯಾಗಿ ಕೊಟ್ಟಿ ಭೂಮಿ ; ಯಾಗ 
ಉತ್ತಾರವ ಕೊಟ್ಟ ಭೂಮಿ ಸಹ ಬಾಳುತ್ತಾರವಾಗಿ ವಿಂಗಡಿಸಿ ಕೊಡ ಹೇಳಿ 
(ಎಳೆ. 1x (3); ಜಿಂಗಳೂ- ೦೩೦-೪ ; ಸಂ. 2700)- 

[ ಬಾಳ್ಕು (ಎಬಾಬಟಕ್ಕ) + ಉತ್ತಾರ ] 

ಬಾಳುದಲೆ `ಬಾಟ್ಜಿಲೆ' ನೋ. 

ಬಾಳುದಲಿಎಡಿ ' ಬಾಲ್ದಲೆವಿಡಿ ' ನೋ. 

ಬಾಳುಬೆ `ಬಾದುಬ್ಬೆ' ನೋ. 

ಬಾಳುಮನೆ “ಬಾಟ್ವನೆ' ನೋ. 

ಬಾಳುವೆ 'ಬಾಲಕ್ಕೆ' ನೋ. 

ಬಾಳಿ “ಬಾಟ್ಸ್ಡ್‌' ನೋ. 

ಬಾಳೆ, (ನಾ). ಒಂದಂ ಬಗೆಯ ಉದ್ದವಾಗಿರುವ ಮಾನು: ಪೇಟ್ಲು 
ನಿಸನಾಂ ಮಗೂಟ್ತಾಾಗಳೆ ಸೂಸಿ ಕಣ್ಣ ನೀರೊಡನೊಡನುಣ್ಮೆ ಕುಂಕುಮ 
ದೊಳರ್ದಿದ ಬಾಳೆಗಳನ್ನವಾಗಿ ಕೆಂಪಡರ್ದಲರ್ಗಣ್ಗಳಿಂದುಗುಟ್ಟು 
ನೋಡಿದುದಂ ನೆನೆವೇಂ ಮೃಗಾಕ್ಷಿಯಾ (60ಫು. 03-39); ಬಾಲಕಿಯ 
ಲರ್ಗಣ್ಣಳ್‌ . . . ಬಾಳೆಯ ಮಾಂಗಳ ತೆಜದಿಂ ಲೀಲೆಯೊಳೇಂ ಪೊಳೆದು 
ತಳೆದವತಿಚಪಳೆತೆಯಂ : (ಣರಫು: ೨-೩೦) ; ತೊಡೆಯುಮೆಸೆವಕ್ಷಿಯುಂ 
ಬಾಳೆಯಂ ಬಾಳೆಯಂ ನಡುವುಂ ಸುವಾಣಿಯ೨ಂ ಹೆರಿಯುಮಂ 
ಹರಿಯುಮಂ ಬಿಡದೆ ಪೋಲ್ತಿರೆ ಮೆಜವ ಕಾಂತೆಯರ್‌ . . . 


೬೪೧೬ 


ಬಾಳ್ಗನಸು 


`[ಬಾಳ್ಕೆ 'ಬಾಲೆ' ನೋ. 


ಸೊಗಯಿಸಿದರು (ಕೈ ಎಳ. ೬-೨೩). [ದೇ.॥ ತಮಿ. ವಾಳೈ: ಮಲ, ವಾಳ; 45 


ತುಳು. ಬಾಲೆ; ಕೊಡ. ಬಾಳ್‌; ತೆಲು. ವಾಲುಗ, ವಾಲುವ] 


ಬಾಳೆಕಂಬ `ಬಾಳೆಗಂಬ' ನೋ. 

ಬಾಳೆಕೊನೆ 'ಬಾಳೆಗೊನೆ' ನೋ. 

ಬಾಳೆಗಂಬ, ಬಾಳೆಕಂಬ (ನಾ). ಬಾಳೆಗಿಡದ ತಾಳು. ಕಾಂಡ ; 
ತಾವರೆಯಲ್ಲಿ ತಾರೆ ಜನನಂಬಡೆದಂದು ನಗೇಂದ್ರಮೂಲದೊಳ೯ ಭಾವಿಸೆ 
ಬಾಳೆಗಂಬಮೊಗೆದಂದು ಲತಾಗ್ರದೊಳದ್ರಿ ಪ್ರೆಟ್ಟಿದಂದು ಕಿ 
ಮನಾಂ ಪೊಗಳಲ್ಕೆ 


ಸತಿಯಂಗ 
ಸಾಲ್ಹಪೆಂ (ರಾ೬ಕ. ೩-೨೬). ಬಾಳೆಕಂಬ : ಚಪ್ಪರ 
ಕಟ್ಟುವುದಕ್ಕೆ ಇನ್ನೂ ಎರಡು ದೊಡ್ಡ ಬಾಳೆಕಂಬಗಳನ್ನು ತರಬೆ.ಕು 
(ರೂ9). [ಬಾಳಿ (ಎಬಾಟ್‌) 4 ಕಂಬ್ಮ (<ಕಂಭ)] 
ಬಾಳೆಗಣ್‌ (ನಾ). ವಿಖಾನಿನ ಆಕಾರದ ಕಣ್ಣು : ಚಂಚತ್ಕಾಂಚನಾಬ್ದಾಸ್ಯ 
ಮಂಡಳಮಿಂಬಾಗಿರೆ ಬಾಳೆಗಣ್ಣೊಳೆಯೆ . . . ಸರಿದ್ವಧು ರಥಾಂಗೋರೋಜೆ 
ಕಣ್ಣೊಪ್ಪಿದಳ (ವೈತಂ- ೪-೮) ; ಪೊಳೆದೊಪ್ಪೆ ಬಾಳೆಗಣ್‌ ಬಿಸಜಮುಖಂ 
ಮರುಚ್ವಳಿತಮೊಂದೆ (ಕರಿಕಂ. ೨-೩೩). [ಬಾಳೆ + ಕಣ್‌] 
ಬಾಳೆಗೊನೆ, ಬಾಳೆಕೆೊನೆ (ನಾ). ಬಾಳೆಯಕಾಯಿ ಅಥವಾ ಹಣ್ಣುಗಳ 
ಗೊಂಚಲು : ಜವರ, ನಿಂಗ, ಬೊ:ರಿ ಮುಂತಾದವರು ಕಾಯಿ, ಕೊಬರಿ, 
ಬಾಳೆಗೊನೆಗಳನ್ನು ಹೇಳದೆ ಕೇಳದೆ ಚಾವಡಿಗೆ ತಂದು ಒಪ್ಪಿಸುತ್ತಾರೆ 
(ನನ್ನೂರು. ೧%೭)- ಬಾಳಿಕೆೊನೆ : ಬಾಳಿಕೆ೧ನೆ ತರಾಕೆ ಹೇಳಿದಾರೇನು ನಿನ್ನ 
ಸಾಹುಕಾರರು ? (ಮರೆಮ. 366) 
[ಬಾಳೆ (ವಬಾಟ್‌) 4+ ಗೊನೆ (ಆ ಗೊಲ್ಮೆ)] 
ಬಾಳೆದೊಡೆ (ನಾ). ಬಾಳೆಕಂಬದಂತೆ ದುಂಡಗೆ. ನುಣುಪಾಗಿ ಇರುವ 
ತೊಡೆ ; ಪಸುಗಿಳಿವಾತಿನ ಬಾಳೆದೊಡೆಯ ಬಣ್ಣಿಗೆಗಾಲ ಎಂ. ನೀಟಹೆಯ 
ನವಲಾವಣ್ಮದ ಸಿರಿಯನದೇನಂ ಬಣ್ಣಿಪೆನು (ಜಯಕಾ- ೩-೬೩); ಪೇರೆದೆ 
ಹೊನ್ನ ಸೆಳೆನಡು ಬಾಳೆದೊಡೆ ಮೆಟ್‌ದೆನ್ನರಂ ಸೋಲಿಸುವ ಜವ್ವನವಾಂತನಾ 
ಕುವರ (ಸಾಳ್ಮಭಾ. ಇಟ); ಬಾಳೆದೊಡೆಯ ಕೊನಬುಗಾತಿಯಳ ಕೊಸರಿ 
೦ಗಾಯೆಂಬ ವನಿತೆ ತಾ ವಶವಪ್ಪಳೆಂದೊ (ಕತಸಾಂ - ೨೨-೧೦)* 
[ಬಾಳೆ (ಎಬಾಟ3) + ತೊಡೆ] 
ಬಾಳೆಮಾನ್‌. ಬಾಳಿಮಾನು (ನಾ). ಇ ಬಾಳ್ಕೆ: ಅದನೊಂದು ಬಾಳೆ 
ಮಾನ್ನುಂಗಿ ಗರ್ಭಮಂ ಶಾಳ್ಗಿದೊಡೆ (ಶಂಶಕಾ. 5): ಕಣ್ಣ 
ನೀರಿಚಿತಿದುವು ಬಾಳೆಮಾನ್‌ ಜಲಮನಟಬಕ್ಕಿಸಲಾಜದೆ ಕಾಣುವಂತೆವೋಲ್‌ 
(ಕಾಸಾ. ೬೦೦)- ಬಾಳೆಮಾನು : ಸೂಳೆ ಸೂತ್ರದ ನೇಣು ಗಾಳವಾಕೆಯ 
ಮೊಗವು ಮೇಳಯಂ್ಸಿವವಳು ಸಲೆ ಚೆಂಡು ಮಿಂಡ ತಾ ಬಾಳೆಮಾನು 
(ಸರ್ವಶ್ಞ- ೦೯೪೪) 
[ಬಾಳ್ಕೆ +. ಮಾನ್ಸ್‌. ತಮಿ. ವಾಳ್ಮೀನ್‌ ತುಳು. ಬಾಲೆಮಾನ್‌] 
ಬಾಳೆವಿಾಾನು " ಬಾಳೆಮಾನ್‌ ' ನೋ. 
ಬಾಳೆಲೆ ' ಬಾಟ್‌ಲೆ ' ನೋ. 
ಬಾಳೆವಣ್‌ « ಬಾಟ್‌ವಣ್‌ ' ನೋ. 
ಬಾಳೆವಸುಳೆ (ನಾ). ಬಾಳೆಮಾನಿನ ಮರಿ : ಬಾಳೆವಸುಳೆದಿಟ್ಟಿಯ ಬಂಧಕಿ 
ಯರ ಜಾಳಂ ನಡೆತಂದುದು (ಜಯಾ. ೦೩-೬೪). [ಬಾಳೆ + ಪಸುಳೆ] 
ಬಾಳೆಹಣ್ಣು " ಬಾಟ್‌ವಣ್‌ ' ನೋ. 
ಬಾಳ್ಕಟ್ಟು ' ಬಾಳ್ಮಲ್ಟು' ನೋ. 
ಬಾಳ್ಕೆ « ಬಾಲ್ಕಿ” ನೋ. 
ಬಾಳ್ಗನಸು (ನಾ). (ಆಲಂ) ಜೀವನದಲ್ಲಿ ಒಳ್ಳೆಯದನ್ನು ಬಯಸಿ 
ಕಲ್ಪಿಸಿಕೊಂಡಿರುವ ಬದುಕಿನ ಭವಿಷ್ಯ: ಹಿಂದಾವ ಮುದಿಯ ಮೆಯ್‌ 
. ಸುಖದಮಾಗಿರ್ದತ್ತೊ ತಾನದೆ ಇಂದು ಸೂಡಿನೊಲ್‌, ಕೆಟ್ಟಾಸೆ ಬೀಡಿ 
ನೊಲ್‌, ಬಾಳ್ಗನಸುಗಳಿಗೆಲ್ಲ ಕೊನೆಯ ಸುಡುಗಾಡಿನೊಲ್‌ ಕಾಣುತಿರೆ 
[ಬಾಳ್‌ (ಆ ಬಾಟ್‌) 4 ಕನಸು) 


೦-೨೬೩ 


(ಶ್ರೀರಾಮಾ. ೦೦೯-೦೯೦)- 


ಬಾಳರ್ಚು 
೧ 


ಬಾಳ್ಸರ್ಚು « ಬಾಳ್ಗಟ್ವಿ' ನೋ. 

ಬಾಳ್ಗೆ ರ್ಚುಗೊಡು " ಕೆ ಬಾಳ್ಗೆ ಟ್ಹುಗೊಡು' ನೋ. 

ಬಾಳ್ಗಟ್ಟು » ಬಾಳಗಟ್ಟು ಕ್ವ ಬಾಳ ಟ್ಟು. ಬಾಳ್ಗರ್ಚು, ವಾಳ್ಗೆಟ್ಟು (ನಾ). 
ಯುದ್ಧದಲ್ಲಿ ಪರಾಕ್ರಮವನ್ನು: ತೋರಿದುದಕ್ಕಾಗಿ ಯುದ್ಧಾಂತ್ಯ 
ದಲ್ಲಿ ವೀರನ ಕತ್ತಿಯನ್ನು ತೊಳೆದು. ಕೊಡುವ ಮಾನ್ಯ: ಕೇಕಯ 
'ಪಲ್ಲವರಂ 'ಕಾದೆಆದು ಪೆತ್ತಜಯನಾ ವಿಜಆರಸನ್ನೆ ಬಾಳ್ಗಲ್ಟು ಪಲ್ಮಡಿಉ 
ಮೂಲಂವಳ್ಳಿಉಂ ಕೊಟ್ಟಾರ್‌ 
ಬಾಳ್ಗಟ್ಟು 


(ಮೊ ಆರ. ಸಂ. 450); 
ಕೊಟ್ಟೊದು ಅಯ್ಲು , , , ಕಬಿನಿ (ಎಕ. ೩೪, ತುಮಕೂ. 
೪-೪: ಸ. 730; ಅವರ ಮಾಮ ತಿಮ ಮೆದೆಯಮಾದವಾಡಿಯ 
ಬಾಳ್ಗೆಟ್ಟು ಕೊಟ್ಟೊ (ಮ್ಮ 60. ೧೯೩೦, ೪೯-೪; ಸು. 866). ಬಾಳಗಬ್ಬು : 
ನಾಗಗುಟ್ಟರಸಂ ತಮ್ಮ ಏಜಶಿದ ಕುದುರೆಯನ್ಮಗುಟಕಿ ಅಟ್ಟೆ ಬಾಳಂ ಕಿಟ್ಟು 
ನಡದು ಪಲರನಿಜ್‌ದು ಸತ್ತೊಡೆ ಬೆಳ ೈಮ್ವರವಿ ವಾ ಬಾಳಗಟ್ಟು ಆಗೆ 
ಕೊಟ್ಟೊದು (ಎಕ. ೫. ಕೋರಾರ. ೨೦೦-೦೫; ಸು. 8909). ಬಾಳ್ಯಟ್ಟು; 
ಬಲಮಾನ್ತಾಳ್ಡಿ ಎಜ್‌ದು ಬಿಬ್ಬರ್‌ ಬಿಟಿಸ್ತಿಡೆ ಮೆಚ್ಚಿ ಲಕುನ್ಹಮಾ 
ಬಾಳ್ಕಟ್ಟು ಕೊಟ್ಟ (ಎಕ. ಸ (3): ಶಾಗೇಶ. 6೬-6; 820). ಬಾಳ್ಗೆರ್ಚು : 
(ಬಾಳ್ಗರ್ಚುಗೊಡು' ಪರಾ. ವಾಳ್ಗಟ್ಟು KT ಶಾನ್ತನೂರೂಂ 
ಎರೆಡಿಯೂರುಳು೨ ವನ್ನು ತೂಮ್ಪಕಬನಿಯುಂ ಮನೆಯುಂ 
ವಾಳ್ಗಟ್ಟುಂ ಪ್ರಸಾದಜಕ್ಲಿಯ್ದಾರ* 


೦೯೪೩೬೬ ೧೩-೦೨ ; 


ಅವರ 
(ಎಕ. 20, ಮುಳಬಾ- ೨೫೩೫-೦೨ ; ಸು- 
750) ; ಮೂಲಹುಕೊಡೆ ಅಣ್ನಿಯರ್ಪಿಣ್ಣನೂರಾ ಏಜ್‌ನುಳ್ಳೆಟ್‌ದು 
ಬಿಜಾ ಕ[ನ್ನ]ರಸರುಳ್‌ ಇದರ್ಕೆ ಚಿವಾನಿ ಕಳನಿ ವಾಳ್ಗಟ್ಟು ಕೊಟ್ಟೊದು 
ರೊಣಮೊಡೆಯೊಗೆ ಕೊಟ್ಟರ್‌ (ಎಳ- ೬೪1. 
[ಬಾಲ್‌ + ಕಟ್ಟು) 

ಬಾಳ್ಗಟ್ಟುಗೊಡು, ಬಾಳ್ಗರ್ಚಗೊಡು (ಕ್ರಿ). ಯುದ್ಧದಲ್ಲಿ ಶೌರ್ಯ 
ವನ್ನು ಜೆ ತೋರಿದುದಕ್ಕಾಗಿ ಮಾನ್ಯವಾಗಿ ಭೂಮಿಯನ್ನು ಕೊಡು ; 


ತಂಮಳೂ. 6೬-೫; ?). 


ನೆತ್ತ ಕರುಕೊಡುಗೆಯನ್ನು ಕೊಡಂ : ಆತಂಗೆ ಬಾಣವಿದ್ಯಾಧರಂ ಮೆಚ್ಚಿ 
ಬಾಳ್ಗೆಲ್ಟುಗೊಟ್ಟದಂ (39... 2ಷ-,. ೪-00) ಸು. 9 ನೆಯ ಕತ). 
ಬಾಳ್ಗರ್ಚುಗೊಡು : ನೀತಿಮಾರ್ಗ್ಗ ಪೆರ್ಮ್ಮಾನಡಿಗಳು ನೊಲಮ್ಸಾಧಿ 


ರಾಜರು ಸೂರೂರಂ ಬಾಳ್ಗರ್ಜುಗೊಟ್ಟ ಲರ್‌ (ಏಳ, ಸ. ಕೋರಾರ. ೬೪-೦೩ , 
[ ಬಾಳ್ಗೆಟ್ಟು * ಕೊಡು, 1 
ಹಿರಿ ; ಕತ್ತಿಯನ್ನು 


ಸು. 890)- 


ಬಾಳ್ಸೀಟಿ* (ಕ್ರಿ). ಖಡ್ಗವನ್ನು ಒರೆಯಿಂದ 


ಕೀಳು : ಸಂಗ್ರಾಮವಿದ್ಯಾನ್ವಿತರ್‌ x ೫ « ಯಂ ಪತಿ ಕೋಗಿಯೂರ 
ಫಿ ಬಯುಲೊಳ್ಳಾ ಟ್ಟು ಕೊಣ್ಣೆ ಯ್ದಿದ೦ (ಎಳ. ೩1೪, ಎರತೊ. ೩೧-೮; ಸು 
900) ; ನರಂ ಬಾಳ್ಗಿ ಬ್ತ್ನಿ ಕಾಕಾಂ. ತ್ತು) ಮೇಲ್ವಾಯ್ದೊ ಡರ್ಬಿಸೆ 


ತಿಣ್ಣಂ ತೆಗೆದರ್ಧಚಂದ್ರಶರದಿಂ ಸೂಲ” ಸೂಬಕೊಳೆಚ್ಚಾಗಳರ್ಚಸಿದಂತಿರ್ದು 
ದುರುಳ ಕೌರವಶಿರಃಪದ್ಮೆಂಗಳಿಂ ಕೊಳ್ಳುಳಂ (ಶಂಶಶಾ. ೦೨-೦೪೩); 
ಬಾಳ್ಗಿತ್ತೂ ಮಚ್ಚರದಿಂ ಸಾರ್ಚಿದರಂ ಪಡಲ್ವಡಿಸಿ (88೪. ೦-೩೬). 
[ಬಾಳ್‌ + ಕೀಲ] 

ಬಾಳ್ಗುಡತೆ (ನಾ): (ರಾಜರು ಧರಿಸ:ತ್ತಿದ್ದ) ಅಧಿಕಾರಸೂಚಕವಾದ 
ಅಂಗಿ : ತೊಟ ಹ ಮಹಾರಾಜಮುದ್ರೆಯ ಬಾಳ್ಗುಡುತೆಗೂ, ಹಿಡಿದ 
ವೀರದಣ್ಮಿನ ಕಯ್ದುವಿಗೂ ಕಟ್ಟೇವವು ಜಕ್ಕುಳಿಕೆಯು  ಅಪಮಾನವು 
ಅಡಸಿ ಮಸಗುವಂತೆ-ನೀವು ಕುಬುದ್ಧಿಯನೆಣಿಸಿ (ಸಿಟ್ಟ. ೨೦೪-೦೪) 

[ಬಾಳ್‌ (ಎ ಬಾಟ್‌) + ಕುಡುತೈೆ (ಎ ಕುಡತಿ)] 

ಬಾಳ್ಗುಳಿ " ಬಾಲ್ಲುಲ್‌ "ನೋ. 

ಬಾಳ್ಗೆಡು (ಕ್ರಿ). ಜೀವನವನ್ನು ಹಾಳುಮಾಡಿಕೊಳ್ಳು : ಕೆಟ್ಟೆ ವೋ | 
ಕಂಗೆಟ್ರೆವೋ |! ಮುನೆಗೆಟ್ಟೆವೋ 1 ಬಾಳ*ಗೆಟ್ಟೆವೋ | (ಶ್ರೀರಾಮಾ. ೭೦೩-೦೨೦). 

[ಬಾಳ (< ಬಾಲ್ಕಿ) 4- ಕೆಡ್ಕು) 


೬೪೧೭ 


25 


35 


ಬಾಳ್ವಿಡಿ, 


ಬಾಳ್ಗೆಳೆಯ (ನಾ). ಬಾಳಿನುದ್ದಕ್ಕೂ 
ಕಾಣದು ಕಣ್ಣಿ! ಬಗೆಗೆ ಸುಳದಿದೆ ಬರವು ಬ ನಾಳ್ಗೆಳೆಯನೆ೧ರ್ವನೂ 
(8 ರರೂ: ೨೮9-೭). [ಬಾಳ್‌ (ಆ ಬಾಲ್‌) * ಕೆಳೆಯ 

ಜಾಳ್ಗೊಲೆ (ನಾ). ಜೀವಹಾನಿ: ಪ್ರಾ ತಶ್ರಣಹತ್ತೆ : ಗಳಹದಿರು ಕೆಲಬಲದ 
ಹಂಗಿನ ಬಳಕೆಯೇ ಫಡ ಸೂತಸುತ ಬಾಳ್ಗೊಲೆಯ ಬಾಹಿರೆ 
ಬಿದಿ ಬಜ್‌ದೆ ಬೆಜಿತೆಯಲ (ಕುನ್ಮಾಕ. ೧೦-೨೫): ನಿರ್ಜನ 
ನಿಶಾವೇಳೆಯಲಿ ಚಿತ್ರೆ, ಕ್ಷಾತ್ರಕುಲರೆಮಣಿ. ಬಾಳ್ಗೊಲೆಗುಜ್ಜುಗಂಗೈದು 
* * * ಶಶಿತಾರೆಗಳಿಗೆ ಬಿನ್ನೈಸಿದಳ್‌ ಕೈಮುಗಿದು (3ತ್ತಾಂಗೆ. ೬2-0೭6೩). 

[ಬಾಳ್ಕ್‌ (ಆ ಬಾಟ್‌) 4 ಕೊಲ್ಕೆ) 

ಬಾಳ್ತರ (ನಾ). ತಾಳಿಕೆ: ಬಾಳಿಕೆ; ಬೆತ್ತದ ಸಂದುಕ 
ಬಾಳ್ತರೆ ಬರುತ್ತದೆ (ಠುೂಕಕ್ಕ- [ _ ತುಳು. ಬಂಳ್ತರ 

ಬಾಳ್ತಿ "ಬಾಬ್‌: ನೋ. 

ಬಾಳ್ತೆಗ (ನಾ). ಮನೆವಾರ್ತೆಗಾರ : 
ನಮಂಗೆ ಕೈಗೂಡಿಸಿ ಕುಡುವುದು . .. 
ವಾದ 


ಸ್ನೇಹಿತನಾಗಿರುವವನು : ; 


ಬಿನುಗ 


೦6೩) - 


ನಮ್ಮಯ ಮನೋವಿಧಾನಗಳನ್ನು 
ನಿಮ್ಮಂತಹ ಕುಲಕ್ರಮಯುಕ್ತ 

ಸ್ವಧರ್ಮನಿಷ್ಠೆಯ ಬಲ್ಲ ಬಾಳ್ತೆಗರಿಗೆ ಬಿರುದಾಗಿದೆ (ರೆಟ್ಮಳ. 
9೪೯-0೧೭). ([ಬಾಳ್ತೆ ( ಆ ಬಾಬಕ್ತಿ) + ಗೃ) 

ಬಾಲ್ತಿಗೆಯ್‌ " ಬಾಟ್‌ ಗೆಯ್‌' ನೋ. 


ಬಾಳ್ಜಲೆ “ಬಾಲ್ಜಿಲೆ ' ನೋ. 

ಬಾಳ್ವೆ ಲೆಗೊಳ್‌ “ಬಾಟ್ದಿ ಲೆಗೊಳ್‌' ನೋ. 

ಬಾಳ್ವೆ ಲೆವಿಡಿ “ಬಾಲ್ಡಿ ಲೆವಿಡಿ' ನೋ. 

ಬಾಳ್ದ್‌ ದಿ (ನಾ). ಖಡ್ಗ ದ ಮೊನೆ; ಕತ್ತಿಯ ತುದಿ: ಬುಳ್ಗುದಿ 
`ವೊಲಿರ್ಪ ನಖದಿಂ ಸೀಳ್ತಸುರನ ಕುಕ್ಷಿಯಂ . . . ಬೈ;ಳ್ಡಂ ನಿಜವಿಕ್ರಮಾಗ್ನಿ 
ಯೊಳ್‌ ನರಸಿಂಹಂ (ವಿತ್ಮುಪು. ೦-೩-೨೬೦). ` [ಬಾಳ್‌ * ತುದಿ) 

ಬಾರ್ಬೀಟಿತ್‌ (ಕ್ರಿ). (ಆಲಂ) ಶತ್ರುವಿನ ಖಡ್ಗಕ್ಕೆ ಸಿಕ್ಕಿ ಸಾಯು; 
ತುಜುವನಿಕ್ಕಿಸಿ ರಣದೊಳ್ಳಾಳ್ಬಿ ಆಕ್ಟೂ ಸುಗತಿಯ ಪಡೆದನ್‌ (ಎಳ. ೪111. 
ಸೊರೆದ. 3೦೪-೦೪ ; 903). [ ಬಾಳ್‌ ಬೀರ್ಟ್‌) 

ಬಾಳ್ಮೆ 'ಬಾಲಕ್ಕಿ' ನೋ. 

ಬಾಳ್ಕೊದಲ್‌ “ಬಾಟಕ್ಕೊ ದಲ್‌” ನೋ. 

ಬಾಳ್ಕೊನೆ (ನಾ). ಇ ಬಾಳ್ದುದಿ; ಬಾಳ್ಕೊನೆ; ಪಾಬ್ಮನೆ (ಕಮರ. ೬೬ 
ಪ್ರಯೋ): ದಾದಿ ಬಟಿ೨ ಪಸುಳೆಯನ್‌ ಇಳ್‌ಮೊನೆಗೆ ಚುರ್ಚಿದನ್‌ 
(ಅಕೃತ್ಮಾ - ೩-೪೬)- [ಬಾಳ್‌ + ಮೊನೆ] 

ಬಾಳ್ವಂದರ “ಬಾಟ್ವಿಂದರ್‌' ನೋ. 


ಬಾಳ್ವನೆ “ಬಾಲ್ವಿನೆ' ನೋ. 

ಬಾಳ್ವಲ (ನಾ). ಖಡ್ಡಬಲ; ಆಯುಧಬಲ : ಪರವಿಗ್ರಹದ ಮೇಲಣ 
ತೋಳ್ವಲಮುಮೋ ನಿಜವಿಗ್ರಹದ ಮೇಲಣ ಬಾಳ್ವಲಮುಮೋಸರಿಸದೆ 
ಸುತ್ತಿಉೌದ ಮುತ್ತಿದ ಬೀಡಂ ತೆಗೆಯಿಸಿ ಮಗುಟ್ದು ಬರ್ಪಾಗಳ್‌ (ಅನಂತ. 
೦೨-೨೬ ನ): ಆಳ್ವಲದ ತೋಳ್ವಲದ ಜಾಳ್ವಲದ ಗರ್ವದಿಂದುರ್ವಿ ಮಲೆತ 
ಗರ್ವಿತೋರ್ವೀಶಬಳಮನೆಬ್ಬಿಟ್ಟಿ (ಫುತ್ನಶ್ಯ. 8-8೧ ನ). [ಬಾಲ್ಕ್‌ 4 ಬಲ್ಮ) 

ಬಾಳ್ವಲಿ (ನಾ). ಪ್ರಾಣದ ಬಲಿದಾನ, ಆಹುತಿ : "ಬಾಳ್ವಲಿಗುಡು' 
ಪರಾ. [ಬಾಳ್‌ (ಇ ಬಾಟ್‌) + ಬಲ್ಕಿ ] 

ಬಾಳ್ವಲಿಗುಡು (ಕ್ರಿ). ಪ್ರಾಣವನ್ನು ಆಹುತಿ ಕೊಡಂ,-ಬಲಿಯಾಗಿ 
ಅರ್ಪಿಸು : ಈ ನಮ್ಮ ನಾಯಕರ ಶರಭಾವತಾರದ ಪ್ರ ಚಣ್ಮಮೂರ್ತಿಗೆ 
ಬಾಳ್ವಲಿಗುಡಬೇಕು (ಮಂತ್ರಕ. ೪೯-೨೩). 

[ಬಾಳ್ವಲಿ + ಕುಡು, (ಎ ಕೊಡು,)] 
ಬಾಳ್ವಿಕೆ “ಬಾಟ್‌” ನೋ. 


ಬಾಳ್ವಿಡಿ, (ಕ್ರಿ). ಜೀವಧಾರಣೆ ಮಾಡು; ಬದುಕು: ಮತ್ತೆಂತೊ 


ಬಾಳ್ವಿಡ್ಮಿ 


ಬಾಳ್ವಡಿದು ಬಂದರೊಡಗೂಡಿ (ಕಾಲೂರ- ೯6-049). 


[ ಬಾಳ್ಕ್‌ (ಆ ಬಾಚ್‌) * ಪಡಿ, ] 
ಬಾಳ್ವಿಡ್ಮಿ (ಕ್ರಿ). ೧. ಕತ್ತಿಯನ್ನು ಹಿಡಿ; ಖಡ್ಗವನ್ನು ಒಡಿ. ೨. 
(ಆಲಂ) ಯುದ್ಧಮಾಡು ; ಸೆಣಸು : ಬಾಳ್ವಿಡಿದಾರ್‌ ಬಾಬ್ಗಪ್ಪರಾತ| 


ನಿದಿರೊಳ್‌ ಪಗೆವರ್‌ (ಕ್ಮಿಕಾ. ೪೯). 

ಬಾಳ್ವೀಡು (ನಾ). ಬಾಳುವ ಮನೆ: ಮೂಲಾಶ್ರಯ ; ನೆಲೆವನೆ: 
ಸಂಹಪುರ ಕಂತುವಿನ ನೆಲೆವೀಡು ಸೊಬಗಿನ ಸಂತತಿಯ ಶಾಯಿಸ್ವಾಡು! 
ಲಕ್ಷ್ಮಿಯು ಸಂತಸದ ಬಾಳ್ವೇಡೆನಿಸಿ ಶೋಭಿಪುದು ಸೊಬಗಾಗಿ (ಸಾಕ್ಕರಾ- 
೨-೦). [ ಬಾಳ್‌, (ಇ ಬಾರ) 3*- ಬೀಡು] 

ಬಾಳ್ವೆ ` ಬಾಲ್ಕಿ ' ನೋ. 

ಬಾಳ್ವೆ ಗೆಡಿಸು (ಕ್ರಿ). ಬಾಳುಗೇಡು ಮಾಡು ; ಬದುಕನ್ನೂ ಹಾಳ 
ಬೂತು: : ಇದಿರಾದರಂ ಬಾಳ್ವೆಗೆಡಿಸುತ್ತಸುಂಗೊಂಬೆನೀ ಬ್ರಹ್ಮಾಂಡವು 
ಪೊ:ಳ್ವೆಂ (ತೆಲಪು- ೩೦-೦೦) - [ಬಾಳ್ವೆ (ಆ ಬಾಟಕ್ತಿ) 4 ಕೆಡಿಸು] 

ಬಾಳ್ವೆಣ "ಬಾಟಣ' ನೋ. 


[ಬಾಳ್‌ + ಪಿಡ್ಕಿ] 


ಇ 
ಜ್‌ 
-_ 


ಬಾಳ್ವೆಳೆ (ನಾ). (ಹೊಲಗದ್ದೆಗಳ) ಬೆಳೆಯುತ್ತಿರುವ ಪೈರು; ಹಸುರಾ|15 


ಗಿರುವ ಬೆಳೆ; ಬೆಳ್ತಿಳಗಿನ ಬಾಳ್ವಿಳೆಯಂ ತಳ್ವದೆ ESTE 
ಶಿಖಶಿಖೆ ಪಾಳೇಳ್ವಿನಮಳುರ್ದುಟಕಿ ಚಿಂತೆಯನಾಳ್ವಂತೆವೊಲೊೋಷಧೀಶ್ವರಂ 
ಕಳೆಗೆಟ್ಟಂ (ಉಾಜಶೇ- ೦೨-೧೩). [ಬಾಳ್‌ (ಆ ಬಾಲ್‌) + ಬೆಳ್ಳೆ] 
ಬಾಳ್ವೇಲಿ "ಬಾಲಕೀಲಿ' ನೋ. 
ಬಾಳ್ಚೊಗರ್‌ (ನಾ). ಕತ್ತಿಯ ಹೊಳಪು, . “ಕಾಂತಿ: 'ಧರಣೀರಕ್ಷಣ 
ಮಂತ್ರಾಕ್ಷರಮಂ ವಿದ್ವಿಷ್ಟಸೈನ್ಯಮಾರಣಮಂತು)ಕ್ಷರವು೦ ಪೊನ್ನೊರೆ 
ಯಿಂದಂ ಬರೆದಂತಾ ನೃಪನ ತೋಳ ಬಾಳ್ಚೊಗಲೆಸೆ ಗುಂ (ಮಂತ್ರ. ೩-೦೩). 
[ಬಾಳ್‌ .. ವೊಗರ*) 
ಬಾಳೊ ಗು a; ವೈವಾಹಿಕಜೀವನವನ್ನು ಮೊದಲು ಮಾಡು; 
ಜೀವನವನ್ನು ಪ್ರಾರಂಭಿಸು; ಮದುವೆಯಾಗಂ: 
1 Si ) ಷಧಂಗೊಳಲ್‌ ನವರೋಗಮೊಲಿದು ಬಂದಂತೆ ಮೊದ 
ಲಾಣ್ಮನೊಲ್ಲೆಂದೊರ್ವ ಬಲವಂತನಂ ಬಯಸಿ ಬಾಳ್ವೊಗಲ* ಬಡಿವ 
ಗಂಡಂ ದೊರಕಿದಂತೆ (ಕಪು. ೩೩-೭). [ಬಾಳಛ್‌ (ವ ಬಾಬ) 4 ಪೊಗು] 
ಬಾಳ್ವೊಗೆ (ನಾ). ಕತ್ತಿಗಳು ಪರಸ್ಪರ ತಾಗಿದಾಗ ಅವುಗಳ ಘರ್ಷಣೆ 
ಯಿಂದ ಹೊರಡುವ ಹೊಗೆ ; ಬಾಳ್ವಾಳ್ಗಳ ಘಟ್ಟಣೆಯೊಳ್‌ ಬಳಳ 
ಬಳೆದೊಗೆದು. ನೆಗೆದ ಕಿಡಿಗಳ ಬಂಬಲ್ಲಳ್ಳಿರಸು ಪೊಳಿದು ನೆಗೆದುದು 
ಬಾಳ್ಚೊಗೆ [ಕಾರ ಮುಗಿಲ] ಬಳ್ಳಿಮಿಂ[ಚಿನಿಂದು]ಳ್ಕುವಮೋಲ್‌ (ಶಂಶಥಾ. 
೧9-೮೪) - [ಬಾಳ * ಪೊಗೈ) 
ಬಾಅಸೊಚ್ಛೆ (ನಾ). ಬೆಳೆಯುವ ಪೊದೆ. ಕಂಟಿ ಮೊದಲುದುವು 
ಗಳಿಂದ ರಚಿಸಿದ ಬೇಲಿ : ಉತ್ತರಸ್ಮಾನ್‌ ದಿಶಿ ಬಾಜಿಕೊಬ್ಬೆ (ಮೈ ಕಂ 
೦೪೨೪. 60-6 ; 799). 
[p ಇದು * ಬಾಟಕೊಬ್ಬೆ' ಎಂಬುದರ ಅಪಲಿಖಿತವಿರಬಹುದು) 
ಬಾಲಿ,» ಬಾಳ್‌, ಬಾಳ್ಳೊ (ಕ್ರಿ). ಬದ್ದು. ಬರ್ದು, ಬಳ್ಳು, 
(ಭೂತನ್ಯೂ). ೧. ಬದುಕು; ಜೀವಿಸಂ: ಪತ್ತಿ ಪ್ರಮಾದ 
ಫಲಕಮನತ್ಯುಗ್ರಗ್ರಾಹನಿವಹಸಂಕ್ಷೋಭಿತದೊಳ* ಮತ್ತೀ ರತ್ನಾಕರದೊಳ್‌ 
ವುತ್ರಿಕೆಯೆನೆ ಬಟ್ಟಿಳಿಂತು ಬಾಟ್ವುದೆ ಚೋದ್ಯಂ (ಕಎರಾ, ೨-೩೬); ಆರಾತಿ 
ಗಳ್ಗಳ್ಳಿ ತನ್ನ ಕುಲವುಂ ಚಲಮುಂ ದೊರೆಯುಂ ಕಿಡೆ ಬಾಟ್ವಂ ಗಂಡ 
ರೂಪಿನೊಳ್‌ ಗಂಡನಲ್ಲು ಪೆಂಡತಿಯೆು: ವಲಂ (ಅರಿಫು. ೧೨-೯೬) : ಸಮಸಂದ 
ತನ್ನ ಸಂತತಿಗೆ ಮಕ್ಕಳುಳ್ಳವಳೆ ಬಟ್ಟು ಬುಟ್ಟ ೪ [ಕ್ಷಿ]ತಿಯೆ ಇಳ ಸನಂಸಂದೆಸೆ 
ಗುಮೆ ಸಂತತಿಗೆ ಮಕ್ಕಳಿಲ್ಲದಳ" ಬರ್ದುದೇಂ ಬಾಟದುದೇಂ (ಸುಕುಮಾ. 
೪-೦೦೪) : ಸುಖದಿಂ ಅನುಭವಿಸಿಕೊಂಡು ಸರ್ವಮಾನ್ಮವಾಗಿ ಬದ್ದು 


೪೧೮ ಬಾಟ್‌ 
ಬಹಿರಿ (ಮೇಂ. ೦೯೩೪, 80-೨೩; 1640). ೨. ಹೆ ಹೊರೆ: ಉದರ 
ನಿರ್ವಾಹ ಮಾಡು; ಉಪಜೀವನ ನಡೆಸು: ಜೀವಿತಮಂ ಕೊಂಡು 
ಬಾಲಕಿ ನೆಂಬವಂ ಪ್ರಾಣಮಂ ಕುಡಲ್ವೇಟ್ಕುಂ (ಶಂತಕಂ- 83-00)- 


೩. ನೆಮ್ಮದಿಯಾಗಿರು ; ಸುಖದಿಂದ ಜೀವಿಸು; ಸಂತುಷ್ಠ ಕೈವಾಗಿರು: 
ಬತ್ತಲೆಗರ ಮಾತುಗೇಳದಿರು ಬಾಲಸ್ವಿನಮಿಂದ್ರಿಯವರ್ಗದಿಚ್ಚೆಯಂ ಸಲಿಸಿ 
ಬಿಚ್ಚತಂ ನಲಿವುದು (ಆ0ಫ್ರ. ೨-೪) ; ವಾಲಿಗುಳ್ವೆನೆ ಬಾಟ್ಗುಂ 
(ಕಾಷಾರೂ- ೨೦ ಪ್ರಯೋ); ಬಾಟ್ವಿ ಮನೆಗೊಂದು ಬಗುಳ್ಳುದು ಬೇಟ್ಕು 
ಮೆನ್ನಿರೆ? (ಅನಂಪು- ೦-೪೦). ೪. ಒಕ್ಕಲಾಗು ; ನೆಲಸು ; ವಾಸಮಾಡು : 


ತಾರಾ... 


“ಬಟ ೦ (ಬಾಲ್ದಂ) ೯:ಜೀವಿಸಿದಂ; ಒಕ್ಕಲಾದಂ” (ಕನುಡ. ಶಂ. 0) ; 
೩0 ಬಸಿಗೂರುಳ್ವಾಟ್ಸಿ ಪ್ರಚೆಗೆಲಂ  ಕೊಟ್ಟೊದು ಕಟ್ಟ್ಕಾಣೆ ಮರ್ಯಾದಿ 
ಕಾರಾಳ್ಗಿಗೊಟ್ಟಾರ್‌ (೬6: 1೩ (5), ಮಾಗಡಿ. ೦೨೯-೯: ಸು. 900). ೫. 


(ಆನೆಯನ್ನು ) ನೆಲೆಯಾಗಿ ನಿಲ್ಲಿಸ 22: "ಬಾಟ್‌ಸು' »"ಬಾಟ್ಜಿಂಬ' ಪರಾ. 
ಬಾಳ್‌: ೧. ಕೆಮ್ಮಿ ಕುವನ್ಮೂತ್ಮಡಲನೊಲೆಯಂ?೨೨: ಮುಗ್ಗಿ ಬಳ್ಳುಂ 
ನಿತಾಂತಂ ಕೆಡೆವಲ್ಲಿಂ ಮುನ್ನ... ದೇ (68ರ. ೩6): ಮೋಹನ 
ರೂಪನೆ ನಿನ್ನ ಬಿಟ್ಟೇ ಪರಿಯಲಿ ಬಾಳ್ವೆ ಜೀಯ (ಮೋಹಕ. 6-08). 
೩. ಸಪ್ತಯಹಖಗಳ" ನುಡಿದಾಪ್ತವಚನಂ ಕರ್ಣರಸಾಯನಮಾಗೆ ಗಿರಿರಾಜಂ 
ಕೇಳು ಬಾಳ್ತು ಸಂದಣಿಸಿದ ಪುಳರಬಿಂ ದಳವೇಲ್‌ (ಗಂಕ. 00-5೩ ಈ). 
೬. ಬಾಳುವೆಮಾಡು ; ಒಗೆತನಮಾಡು ; ದಾಂಪತ್ಯಜೀವನವನ್ನು 
ನಡೆಸು : ವನಿತೆ ನಿನ್ನಂ ಬಾಳಲೀಯೆವ್ರ ನೆಯೊಳಿರದೇಡೀಗ ಹೊಜವಡು 
ನಿನಗೆ ನಾವಂಜುವೆವು (8ಸಫು. ೩೨೨೦). ಬಾಳ್ಕು : ೧. ಬಾಣಾತ್ಮ 
ಸಂಭವೆಯಿಲ್ಲದಾನೊರ್ವ ಬಾಳೆನು (ಮೋಹಕ - ೩೪-೨3). ೩. ತಾ ಬಾಳ 
ಲಾಜದೆ ವಿಧಿಯ ಬೈದನೆಂಬ ನಾಣ್ಣುಡಿಯಾಯಿತ್ತಲ್ಲ ಬಸವಣ್ಣ (ಶೂನ್ಯ ಸಂ. 
೦೦06-೬೭) ; Ri ಬಾಳು ದನುಜನಿಕಾಯಮಸ್ತಕಶೂಲ ಬಾಳೆನು 
. ತಾಯತಾಂಬಕಿ ಹರಸೆ ಮಾರುತಿ ಹದನ ವಿವರಿಸಿದ (69803. ೪೩-೩); 
ಸೊಕ್ಕಾನೆ ಸಿಂಗದೊಳ್‌ ಕದನವ ಕಟ್ಟೆಕೊಂಡೊಕ್ಕಲಾಗಿರ್ದು ಬಾಳುವುದೇ 
(ನೋಹತ. ೩೩-೨9). ೬. ಎಳೆವೆಣ್ಗಳೀ ಕೃತಿಗೇಳೆ ತಮ್ಮಿನಿಯರನೆಳಮೆ 
ಯೊಳಳವುಗೆಡಿಸದೆ ಬೆಳಿಸಂದು ಬಾಳುವರು (೫02. ೦-೩೩)- ಓ. ಬೆಲೆ 
ಯಾಗು ; ಬೆಲೆ ತರು; ಸಂತೆಯಲ್ಲಿ ಒಂದು ರೂಪಾಯಿ ಬಾಳುವ 
ಜೋಡು ಶ್ರೀಮಂತನ. ಮೂಲಕವಾಗಿ ಎರಡು ರೂಪಾಯಿ: ಬಾಳೀತೆಂಬುವ 
ಹಾಗಲ್ಲ (ಮುಂಜಯಿ. ೩-0೨೦). 
ಬರ್ದಂ, ಬರ್ದೊಂ ಇ ಬದುಕಿದವನು; ಬಾಳಿದವನು : ಬದ 
ರೊಳಾನೆ ಬ[ರ್ದಂ) [ಶಾ8ಾಂ. ರ್ದೆಂ) (ಶಂಶಥಾ- ೪-೬೩) ; ಕಲ್ಲೆರ್ದೆತನದಿಂ 
ದೆನ್ನಂತು ಬರ್ದನಾವನುಮೊಳನೇ (ಗರಾಯು. ೩-೨೪) ; ಶಾಂತಮನುತಾಪ 
ಮನಾಟ್‌ಸಿತಂ[ದುದಂ]ದು ಬರ್ದೊಂ ಪರೆದಿರ್ದವೋಲ್‌ ಮುನಿಗೆ ಕಲ್ಲೆಲೆ 
ಬಲ್ಲೆಲೆಯಂ ನಿದಾಘದೊಳ್‌ (ಕಾಂತಿಪು. ೯-೦೦೪). 
[ದೇ.॥ ತವಿ. ವಾರ್ಟ; ಮಲ. ವಾಯಿ; ತುಳು. ಬಾಳು, ಹೋತ. ವಾಳ್‌] 
ಬಾಲ್‌ (ಕ್ರಿ). ೧. ಸೀಳು; ಹೋಳು ಮಾಡು: ಕರಗಸಂಗಳಿಂದಂ 
ಮರನಂ ಪೋಟ್ವಂತೆ ಕೆಯ್ಕಂ ಕಾಲನಗಲ್ವಿ ಪಡಿದಡಸಿ ಕಟ್ಟಿಯುದ್ದಂ 
ಬಿಡಿದು ಬಾಟ್ವ ದುಂ (ವಠ್ಮಾರಾ ಪಿ. (?) : 
ಸೀಳೆೊಣಗಿ ಬಾಲ್ಡಿ ಶಾಶ೦ (೬೬.7. ಏಂ. ೦). 
ಬಾಟ್‌, ಬಾಳ್ಕ್‌.. ಬಾಳು (ನು). 
ಜೀವನ ; ಆವುದು ನಿನ್ನು ಒಗಮೆಮ್ಮ 
ಡಾವಾಸೆಯೋ 
ಗಂಟಾದ 
ನೀನೆಂತೊ  ಮಣವೆಯೊಳ್‌ 
ಡೆಮ್ಮನ್ನರ ಬಾಲು" ಪಾಲಕ್ಕುಂ 


ಳು 


| 
er 


ಕ 


25 


30 


ದ್‌ 


೯ 


೦೨೬-೦೩) . ಬಾಟುಕಂ-- 


40 


೧. ಬದುಕು ; ಇರವು; 
ಬಾಟನಿತೆ ನೀನಿಂತಿರ್ದೊ 
ಒ-ತ್ತೈದ ಶಂಕಾತಂಕದ ಸುತ್ತಿನೊಳ 
ನಮೆವ ಬಾಟುಂ ಬಾಟ (ನೀತಿ. ೦೩-೬೪): 
ಪಜರೊಡನುಸಿರ್ದು ಗೂಟ್ಕಂ ಬಿಟ್ಟೊ 
೧0೦6-0೬). ವಿ. ನೆಮ್ಮದಿ 


(ಆವಿಫು. ೩ ೨೫) ಕ 


(ರಾಮಾಕೃ. 


ಬಾಟಗಾವುಂಡ ೬೪೧೯ 


ಯಾದ ಬದುಕು; ಸುಖಜೀವನ: ಪಲ್‌ಪಟ್ಟ ವಪಗೆವರಂ 

ನೆಂ? ಪಟ್‌ ಪಡಲಔವಿಖಾಯದವರನವರ್ಗಳ ಬಾಟಕೊಳ್‌ ನಿಜಿ*ಸಲ್‌ ಬಗೆದೈ 

(ಕಂಪಾ. ೯-೪3); ನೆಲನ ಈ ಗೆಂಟಲ್‌ಡೆಗೆ, ಬಟ್‌ಯಿರದ  ಬಾಟ್‌ರದ 

ಸಿದಿಯದೀ "ಪಾಲ್‌ ಮೆಟ್ಟಿದೆವು ಬಂದು ಕಟ್ಟಕಡೆಗೆ (೧ರ್ಮತ್ತ. ೦-೦). 

೩. ದಾಂಪತ್ಯೆ ಜೀವನ: ಸಂಸಾರ : ಸ್ನೇಹವಿಲ್ಲದ ಕೋಡುಂ ಮೋಹ | 6 
ಮಿಲ್ಲದ ಬಾಟುಂ ಭಕ್ತಿಯಿಲ್ಲದ PR SER ಶಕ್ತಿ ಯಿಲ್ಲದ ಸೆಣಸುಂ. . 

ಒಪ್ಪಲಾರ್ಕುವೆು (ರರ್ಶಾಮ್ಮ. ೦-೬೫). ೪. ಜೀವನಾಂಶ ; ಜೀವಿತ: 
ಶಳಸ್ತ್ರಂಗಳೆರ ಬಲ್ಲೊಂಗಂ ಮಂಶ್ರಿಪದವಿಯಂ ಬಾಟುಮಂ ಪ್ರತಿಪತ್ತಿ 
ಯುಮಂ ಕೊಟ್ಟುದಂ ಕೇಳ್ದು (ವಕ್ಕಾ ೫. ೨-೨೩). ೫. ಜೀವ; 
ಪ್ರಾಣ: " ಬಾಟ್‌ಣ " ಪರಾ. ೬. (ಜೀವಿತಕ್ಕಾಗಿ) ಕೊಡುವ 
ಭೂಮಿ : ಗಾಡಿಯೆಮ್ಮನಾ ಬಾಟಂ ಪ್ರಶಿಪಾಳಿಸ ನಿಲೆ ಪಡೆದೊಂ 
(ಎಇ. ‘VII, ೨೦೩-೦೩; ics ೬. ಹಸಂರಿನಿಂದ ಕೂಡಿದುವೂ; ಹಸುರಾ 
ದುದು: ಬಾಟಕ್ಕೊಂಪ '. ಪರಾ. ೮. ಹೆಸಿಯಾದಂದು: 
ತೇವವುಳ್ಳುದು: "ಬಾಟ್ಸ್‌ಣ' ಪರಾ. ಬಾಳ್ಗ್‌: ೧. "ಪುದುವಾಳ್ಕ್‌' 
ಪರಾ. ೫. 'ಬಾಳ್ಗೊಲೆ' ಪರಾ. ಬಾಳ್ಕು : ೧. ಬಾಳೆ ನೋಡಕಟಕಟ 
ಎನಗಿದು ಬಾಳೆ (೧ಸಫುಿ. ೪8-90); ಸೇವಾಪರನ ಬಾಳು ನಿರರ್ಥವವನಿಯಲಿ 
(ಕೀನಂತ. 9-೪೪); ಉತ್ತಮಮಾನವನ ಬಾಳೂ, ಬದುಕೂ ಇರಬೇಕು ನದಿ 
ಗಳಂತೆ (ನವಂ. 0೭). ೩. ಬಾಳಿಲ್ಲದವಳ [ಓ)]ಲೆಯಂತಾಯಿತ್ತೆನಗೆ (ಬಸನ. 
೨೫೬); ನನ್ನೆ ಬಾಳು ತಪ್ಪಿಸಿದ ನನ್ನ ಗಂಡನ ವಂಶದ ಹೆಣ್ಣುಮಕ್ಕಳು 


20 
ಚೆನ್ನಾಗಿ ಬಾಳದೆ ಇರೆಲಿ (೬86. ೨0). ೬. ಹಿತ್ತಿಲ ಕೇರಿಯ ಉತ್ತರೇೇಸ್ವರ|20 


15 


ದೇವರ ಬಾಳೊಳು ಹೂದೋಟದಿಂ ಪಡುವಲಂ (ಇಇ. 1x-/. ೩೭೦-38; 
3868); ಅನ್ರು ವೂ ೧೨ ಹ ೨೦ ಗದೆಯೂಆ ಬಾಳಿಂಗೆ ಬಂದ ತೋಟ 
ಮನೆಯೂ ಹ ಪಚ WoL; 1864) ; ಧರಣಿದೇವಂಗಳು 
ಧನಿಯರ ಕಯ್ಯಲು ಧಾರಾಪೂರ್ವ್ವ£॥ವಾಗಿ ಕೊಂಡ ಬಾಳಿನ ವಿವರ 
(aN. 17-11. 906-ಕ 1365). 
ಚಾಳದಿರಿಕೆ ಎ. ಭಿಕ್ಷೆಯನ್ನು ಬೇಡಿ ಜೀವಿಸುವಿಕೆ. -ಬದುಕುವಿಕೆ : 
ಏಳುಧರಣಿಯನಾಳುವರೆಸನ೦ ಪೊಲೆಯನಿಗೆಯಾಳುವಾಡಿದೆ. -ಪಂಚನರ 
ಸಾರ್ವಭೌದುರಿಗೆ ಬಾಳದಿರಿಕೆಯನಿತ್ತೆ ಶಂಭುಲಿಂಗೈಕ್ಕರೊಳು ಕೀಲಿಸಿದೆ 
ಪ್ರಾರಬ್ಧಭೋಗನೀತಿಯನು (ಕೈನಲ್ಕ. ೩-೦೦-೩). ಬಾಳು: ಮಾಡು 
ದಾಂಪತ್ಯಜೀವನವನ್ನು ನಡೆಸು; ಬಾಳುವೆ ಮಾಡು ; ನೋಡು. 
ನೀನಿನ್ನೂ ಹುಡುಗ, ಅದರಲ್ಲೂ ಗಂಡನ ಮನೇಲಿ ಸುಖವಾಗಿ ಬಾಳು 
ಮಾಡ್ತಾ ಇರೋಳು (ರಾಗಿನೆ- ೭). [(-5ಬಾರ್ಲ್ಮ] 
ಬಾಟಗಾವುಂಡ (ನಾ).ಒಬ್ಬಾತನ ಹೆಸರು : ಬಾಟಗಾವುಣ್ಣ ಕಂಭಯ್ಯನು 
ಕಳ್ಳವುಣುಯೂರ ಮಹಾಜನಮಂಂ (ಎಳೆ. ೫1: ಶತ್ರು. 20-೨0; 968). 
[ಬಾಟ್ಯ + ಗಾವುಂಡ (ಆ ಗಾಮುಂಡ)] ಹ 
ಬಾಟೀಕೆ “ಬಾಲ್ಕಿ ನೋ. 
ಬಾಟ್‌ಿಗೆ "ಬಾಟ್‌ ೨ ನೋ. 
ಬಾಲ್‌ಮೆ "ಬಾಟ್‌ ' ನೋ. 
ಬಾಟ್‌ಸು, ಬಾಳಿಸರಿ (ಕ್ರಿ). ೧. ಬದುಕಿಸು; ಉಜ್ಜೀವಿಸು : ರಸ[ಂ] 
ಕಂದ ಮೆಯ್ಸೆ ತಕ್ಕ ಪ್ರತೀಕಾರದ ಮರ್ದುಗಳಂ. ಮಾಡಿಯಾತನಂ 
ಬಾಟ್‌ಸಿ ಕಟುಪಿದಂ (ತ್ಕಾರಾ- ೧೪೭-೦೯): ಎನ್ನಿಂ ಮುನ್ನಮೆನ್ನ ಮಗಂ! 
ಸತ್ತನಾತನಂ ಬಾಬಟ್‌ಸಲ್ವೇಟ್ಕುಂ  (೫ಾವಂಫಿ- ೪-೭). '೨. ಸಲಹಯ | 
ಕಾಪಾಡು : ಆರುಮಂ ತಂತಮ್ಮ ಪುಣ್ಮಮೆ ಬಾಬೀಸು`ಬಂ ಸ 


80 


40 


೩-೦೩ 5). ೩. ಜೀವನವನ್ನು ಸಾಗಿಸಲು ಅವಕಾಶ ಮಾಡಿಕೊಡು ; 
ಬಾಳಲು ಅನುಕೂಲ ಮಾಡಿ ಕೊಡು: ಆಯ್ದರುಮನಯ್ದಟ 
ಯೂರೊಳೆಿ ಬಾಟ್‌ಸಂ (ಶಂಕತಾ.೦೨ ೪6) ; ಪೆರ್ಗಡೆ ಮಾಚಯ್ಯ ಮಜ್ಕಲದ 


46 


ಬಾಲಿ 


ಗಾವುಣ್ಣ ಗಟ್‌ಯ ಮೆಟ್ಟಿಲ್ಬಡೆ ಬಾಟ್‌ಸಿವ ಸ್ಕಿ ತಿಕ ಮಮಾವುದೆನ್ಟೊ ಡೆ 
(ಎಳೆ. 1v (R). ಶಾಮರಾ. ೦೩೮-೯: 965). ೪. (ಆನೆಯನ್ನು) ನೆಲೆಯಾಗಿ 
ನಿಲುವಂತೆ ಮಾಡು: ನೀಳ್ಬ ತೋಳ್‌ ಮೆಜಕಿವುವು ಪೇರುರವೊಳ* ನೆಲಸಿದ 
ಲಕ್ಷ್ಮೀಕರಿಣಿಗೆ ಬಾಟೀಸಿದ ರನ್ನದಮಳ್ಳಂಬದವೋಲ್‌ (ಯಕೋನತ. ೨-6). 
ಬಾಳಿಸು : ೩. ನೀವು ಪ್ರೀತಿಯಿಂದ ನನ್ನನ್ನು ಬಾಳಿಸುವುದು ನನಗೆ ಬೇಕು 
(ಶರ್ಮಸ. 3೦೨)- [ಬಾಲ್‌ ಸ -ಇಸ್ಕು] 


ಬಾಲುಕ. ಬಾಳಕ, ಬಾಳುಕ (ನಾ). ಸಂಡಗೆಯಂತೆ ಕರಿದು ನಂಜಿ 


ಕೊಳ್ಳಲೂ ಅಗತ್ಯ ಬಿದ್ದಾಗ ತರಕಾರಿಯಂತೆ ಬಳಸಲೂ ಅನುಕೂಲ 
ಇಗುವಂತೆ ಸೀಳಿ ಅಥವಾ ಹೆಚ್ಚಿ. ಉಪ್ಪು ಬೆರಸಿ ಒಣಗಿಇದ ಜೆ:ಣ 


'ಹಿವಕಾಯಿ, ತರಕಾರಿ ಮೊದಲಾದುವು : * ಬಾಟುಕಂ ಇ ಸೀಳೊಣಗಿ 


ಬಾಬ್ಮಿ ಶಾಕಂ”  (ಕನುರ. ಕಂ. 0). ಬಾಳಕ್ಕ : ನೊರೆಸಂದಗೆಯನು 
ಹುರಿಸಂಡಗೆಯನು ಬಾಳಕವನು ತಪ್ಪದೆಲ್ಲಾ ಸಾಧನವನು ಸಂವರಿಸಿ 
ತಂದು (ಸಿದ್ಮರ- 6-13) ; ಪರಿಪ೦ಿಯುಪ್ಪಿನಕಾಯಿ ಹಪ್ಪಳ ಸವಿವೆರಸಿದ 
ಬಾಳಕವ . , . ತರುಣಿಯರೆಡೆಮಾಡಿದರು (ಕಂಠಂ. 6-೮೪) ; ಪಡುವಲ 
ಕಾಯಿ, ಬದನೆಕಾಯಿ, ಅವರೆಕಾಯಿ, ಹಾಗಲಕಾಯಿ ಇತ್ಯಾದಿ ಸರಕಾರಿಗಳ 
“ ಬಾಳಕ " ಮಾಡಿಟ್ಟುಕೊಂಡರೈ ಬೇಕಾದಾಗ ಕರಿದ ಊಟದ ಸಮಯದಲ್ಲಿ 
ಉಪಯೋಗಿಸಬಹುದು (ಅತ್‌. 0೦೬). "ಬಾಟಕ್ಮ್‌' ಹೋ. ಬಾಳುಕ : 
ಉಪ್ಪಿ ನಕಾಯ್‌ ಪಳಿದ್ಕ ಕಚ್ಚರಿ ಬಾಳುಕಂಗಳೊಪ್ಪುವ ಪಕ್ವಫಲ ರಸಾಯನದ 
ಸೀಕರಣೆಗಳನು . . , ಉಜಕ ನೀಡಿಸಿದನಾ ಮಹಾಚರಕೊಲ್ಹು ಚೆನ್ನಬಸವೇಶ 
ನಂದು (ಕಂತ್ರಿ. ೩-೬೩೦) : ರಸರಸಾಯನ ಸಾರ್ಗಳುಪ್ಪ್ಪಗಾಯ್ಬಾಳುಕಂ ಕಸರಿ 
ಕಚ್ಚ ಡಿ ಪಾಲೊ ಮಸರ್ಗಳವು ಬಗೆಗೊಳಿಸಿ ಪೊಸತೆನಿಸಿರಲ್ಲವಿದನಚ್ಚುತಂ 
(ಕ ಬರಾ. ೬-೪೪) ; ಸಂಡಗೆಯ ಬಾಳುಕಗಳಂ ಕಲಸೋಗರಂಗಳನು . , , 
ನೈವೇದೃಮಂ ಮಾರ್ತಂಡಕೊ:ಟಿಪ್ರಭೆಯ ಬೆಳಗುವಗರ್ಪಿಸಿದರೊಲಿದು 
(ಶಂಕರಾ: ೨-೬೦). 
ಬಾಟುಕಮಾಗು ಎ (ಅಲಂ) (ಚಿಂತೆಯಿಂದ) ಸತ್ತ್ವಹೀನವಾಗು ; 
ಬೆಂಡಾಗು : ಒಂಭತ್ತುತಿಂಗಳ್‌ ಬತ್ತಿ ಬಾಟುಕವಸಾಗಿ ಪೊತ್ತ ಬೇನೆಯಂ 
ಸತ್ತ ಬೇನೆಯಂಮಂ ನೀಗಲಾಟ್‌ಂ (ಅರ್ಧವೇ. 1-೩೩ ಇ): 
[ದೇ. ॥ ತುಳು, ಬಾಳಕ, ಬಾಳುಗ] 


ಬಾಟ್‌, ಬಾಳಿ, (ನಾ). ಅಗಲ ಹಾಗೂ ಉದ್ದವಿರುವ ಎಲೆ 
"ಗಳಿದ್ದು » ಒಂದು ದಂಟಿಗೆ ಒಂದೇ ಗೊನೆ ಬಿಡುವ ಒಂದು 


ಬಗೆಯ ಹಣ್ಣಿನ ಗಿಡ ; ಕದಳಿ: “ರೆಂಭು ಮೋಚ ಕದಳಿಯೆನಲು 
ಬಾಟ್‌ಯಕ್ಕುಂ” (ಮುಂಗರಾ- ೩೪-೯) ; ಭೀಮಸೇನಂ , . . ಬಾಟಿಿಯ 
ಚೆಲ್ವನಪ್ಪ ಬನಮಂ ಕಾಡಾನೆ ಪೊಯ್ಯಂತೆ ಪೊಯ್ತಿನಿಸುಂ ಮಾಣದೆ 
ನೀಚಕೀಚಕನಿಕಾಯಧ್ವಂಸನಂ ಮಾಡಿದಂ (ಶುಕಳಾ. 6-60): ಖಾಟಕಿಯ 
ಪಣ್ಣದೊಂದು ರುಚಿ ನೇಲ ಪಣ್ಣೊ ಳಗುಂಟಿ (ರರ್ಮಾಮ್ಮ - ೪-೦೨೭). 
ಬಾಳ್ಗೆ: ` ಬಾಳಿ ತೊಟ್ಟುಪಟ್ಟು ಬ್ರಹ್ಮದೇಯಂ ಕೊಟ್ಟೋದು (ಎಳ. 
ಸ. ಕೋಲರೆ. ೨೩೦-೩: ಸು. 8007): ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ 
ಸಿಹಿನೀರನೆಅಕದವರಾರಯ್ಕ (ಮತಾರೇ. ಎ. pS ನಿನ್ನ ಬಟ್ಟದೊಡೆಗೆ 
ಬಾಳೆ ಬಹಿಷ್ಕಾರೆಂ (ನಂದರೆ. ೦೪-೦೮)- 

ಬಾಳೆಕಂದು ಇ ಬಾಳೆಯ ಸಸಿ : ಕಂಬ ತರುವುದು ಎಂದರೆ ಒಂದು 
ಬಾಳಿಕಂದು ಕಡಿದು ಅದನ್ನು ತೊಳೆದು ಪೂಜೆ ಮಾಡಿ , . . ಅಡಕೆ 
ಹೊಂಬಾಳೆ ಸಮೇತ ಕಟ್ಟುವುದು (ನಮ್ಮೂರು: ೪8). ಬಾಳೆಕಾಯಿ ಇ 
೧. ಬಾಳೆಗಿಡದ ಕಾಯಿ: ಪಕ್ವವಾಗದ ಬಾಳೆಹಣ್ಣು: ಬಾಳೆ 
ಕಾಯಿಯ ವಪಲ್ಮ ಎಂದರೆ ನನಗೆ ಇಷ್ಟ (ರೂ). ೨. (ಸೀರೆಯನ್ನು 
ಉಡುವಾಗ) ನಿರಿಗೆಗಳನ್ನು ಬಾಳೆಕಾಯಿಯ ಆಕಾರದಲ್ಲಿ ಮೇಲಕ್ಕೆ 
ತಿರುವಿ, ಸೊಂಟದಲ್ಲಿ ಮಡಿಸಿ ಸಿಕ್ಕಿಸಿದ ಸೀರೆಯ ಅಂಚು; 


ಬಾಟಿಪಣ್‌ 


ಬಾಳೆಕ:ಯಿಯಲ್ಲಿ ಸಿಕ್ಕಿಸಿಟ್ಟುಕೆೊಂಡಿದ್ದ ದುಡ್ಡು ಭದ್ರವಾಗಿಯೇ ಇದೆ 
(ಕೂ): ೩. (ಉಕ) ಬಾಳೆಯ ಹಣ್ಣು: ಪೇಟೆಗೆ ಹೋಗಿ ಬೇಗನೆ 
ದೇವರ ಪೂಜೆಗೆ ನಾಲ್ಕೂ ಬಾಳೆಕಾಯಿ ತೆಗೆದುಕೊಂಡು ಬಾ (ಕೂಂ). ಬಾಳೆ 
ದಿಂಡು ಇ ಬಾಳೆ ಗಿಡದ ಕಾಂಡದ ಒಳಭಾಗ : ಬಾಳೆದಿಂಡನ್ನು ಅಡಿಗೆಗೆ 
ಉಪಯೋಗಿಸುತ್ತಾರೆ (ಕೂ). ಬಾಳೆಪಟ್ಟೆ - ಬಾಳೆಕಂಬದ ತೊಗಟೆ, - 
ಸಿಪ್ಪೆ: ಫಲಗಳ ವೃಕ್ಷಗಳ ಬಿತ್ತಗಳಂ ಚೆನ್ನಾಗಿ ಕಳಿತ ಬಾಳೆಹಣ್ಣುಗಳಿಂದಾ 
ಬಾಳೆನಾರುಗಳಿಗೆ ಲೇಪವಂ ಮಾಡಿ ಆ ಪಟ್ಟೆಗಳಲನ್ಲಿಯಿರಿಸಿ ಮೇಲುಗಡೆ 
ಬಾಳೆಪಟ್ಟೆಗಳಂ ಮಚ್ಚಿ (೬*ಗಂ0. ೪೨೬-೦೦)- 
[ದೇ. ॥ ತಮಿ. ವಾಟಕೈ; ಮಲ, ವಾಟ; ತುಳು. ಕೊಡ. ಬಾಳೆ] 
ಬಾಟಪಣ್‌ `ಬಾಟಕವಣ್‌' ನೋ. 
ಬಾಟಿಲೆ, ಬಳ್ಳಿ, ಬಾಳೆಲೆ (ನಾ). ಬಾಳೆಯ ಗಿಡದ ಎಲೆ; ಕದಳೀ 
ಪತ್ರ: ಬಾಟಕಿಲೆಯಂ ತಿಂದು ಪಣ್ಣಂ ತಿಂದೆನೆಂಬಂತೆ (ರರ್ಮಾಮ್ಕ. 
08-060) ; ಪಚ್ಚನೆ ಬೆಳೆದ ಬಾಚಕಿಲೆಯೆ ಪೊಸಕಾವಣಮಾಗೆ , . . ಸಮೆ 
ದೊಂದೋಲಗದ ಶಾಲೆಯೆೊಳ (ಪಾಶ ೩೬-೨೩). ಬಳ್ಳೆ ;:`ಅಣ್ಣಯಕ್ಕಾ 
ಬಳ್ಳೆ ಹಾಕಿದ್ದಾರೆ, ಉಣ್ಣಕ್ಕೆ ಬರಬೇಕಂತೆ (ಕಾನೂರು. ೩೨೪); ಸಾಲಾಗಿ ಬಳ್ಳೆ 
ಹಾಕಿದ್ದರು ಒಳಗೆ (ಶ್ರಕ್ಮ- 980). ಬಾಳೆಲೆ : ತುಪ್ಪ ಮಜ್ಜಿಗೆ ಬಾಳೆಲೆ 
ತಾಂಬೂಲ ಮುಂತಾಗಿ (ರೊಂಕಣ- ೧೯೪೦, ಕುಮಟಿ. ೧೦೩-೨೭; 1476); 
ಒಪ್ಪಿರೆ ಬಾಳೆಲೆಯಲ್ಲಿ ಭಕ್ಷ್ಯಭೋಜ್ಯಾದಿಗಳಂ ಗಡಣಿಸಿ .. . ದೇವರಾರೋ 
ಗಿಪ್ರದೆಂದೊಡನುಸಿರ್ದು ಕೆಯ್ಮುಗಿದಳೊಲ್ಹುಡುಪತಿಮುಖಿ (ನೃ ತ೭.೩೬-೨೫); 
ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ . . . ಬಾಳೆಲೆಯ ಹಾಸ್ಕುಂಡು ಬೀಸಿ 
ಒಗೆದಂಗ (ಗರತಿ: ೦೦೬) [ಬಾಟ್‌ + ಎಲ್ಮಿ) 

ಬಾಟಿ್‌ವಣ್‌, ಬಾಳೆವಣ್‌. ಬಾಳೆಹಣ್ಣು, ಬಾಲ್‌ಪಣ್‌ (ನಾ). 
ಬಾಳೆಯ ಹಣ್ಣು; ಕದಳೀಫಲ ; "ನಲ್ಲಾ ್ವಿಟ್‌ವಣ್‌' ಪರಾ. 
ಬಾಳೆವಣ್‌ : ವನಪಾಲಂ ಕಾಣ್ಕೆಗೈದಂ ಎಚಕಿಲದರಲಂ ಪಚ್ಚೆಯಂ ಬಾಳಿ 
ವಣ್ಣೊಳ್ಳೊನೆಯಂ (ರಾಃಠೀ- ೦೦-೨). ಬಾಳೆಹಣ್ಣು: ಬಾಳೆಹಣ್ಣು. ತುಪ್ಪ 
ಮುಂತಾದುವುಗಳನ್ನು ` ಸೇರಿಸಿ ಮಾಡಿದ ಬೂವ ತಟ್ಟೆಯಲ್ಲಿರುತ್ತದೆ 
(ನನ್ನೂರು. ೪೪); ಬಾಳೆಹಣ್ಣು ತಿನ್ನು ಬಾರೋ ಎಂದರೆ ಸುಲಿದು 
ಇಟ್ಟಿದ್ದೀಯಾ ಎಂದ (ಗಾರ). ಬಾಲ್‌ಪಣ್‌ : ಬಾಟಕಿಪಣ್ಣಿನಿದಪ್ಪು 
ದೆಂತು ಸಹಜಂ ಸಕ್ಕರೆಗೆ ಸಿಹಿಯಾಗಿರ್ಪುದೆಂತು ಸಹಜಂ - , . ಅಂತೆ 

» ೬. ೬ ಭೆಕ್ತಿಯುಂ ಸಹಜಮಾಗಿರ್ಕುಂ (ರಮಾಮ್ಮ - ೪-೪೦). 


[ಬಾಟ್‌ 4 ಪಣ್‌) 
ಬಾಲಸೊಟಿ್ತಿ, ವಾಲಬಟ್ಟ್‌ (ನಾ). ಬೆಳೆಯುವ ಪೊದೆ, ಕಂಟಿ 
ಮೊದಲಾದುವುಗಳಿಂದ ರಚಿಸಿದ ಬೇಲಿ; ಹಸುರುಬೇಲಿ : ಅಂತೆ 


ವಂದು ಮಂಜಳ್‌ತೊಣೆಎ ಬಾಟಕೊಟಕ್ಕಿಎ ಸಂದು (ಮ್ಮೀಂ- ೦೯೨೭: 
0೧೮-೪೯ ; 726). ವಾಲಕೊಟಸ್ಕಿ: ಅಂತೆ ಬಂದು ಬಾನ್ನಿಗಾರ್ಲಕುಪ್ಪೆಯೆ 
ವಾಟೊಟಕ್ತಿಯೆ ಸಂದು ಪಾದರಿಯು೪್‌ ಕೂಡಿತ್ತು ಸೀಮೆ (ಮೈ 60. ೦೯೨೬. 
೦೦೪-೫೦ ; ಸು. 726): (ಬಾಟ್‌, + ಒಬ್‌್‌ (ಆ ಒಟ) ] 
ಬಾಲ್ಕಿ, ಬಾಳಿಕೆ, ಬಾಳ್ಕೆ, ಬಾಳಿಕೆ. ಬಾಲಿಕೆ. ಬಾಲ್‌ಗೆ (ನಾ). ೧. 
ಬದುಕು ; ಜೀವನ : ಅಂಧನಾದೆನಾ೦* ಶರಣೆನಗೆನ್ನ ಬಾಟಕ್ಕಿಯೆ ನಿರರ್ಥಕಂ 


(ಕಾರಂಪೂ. ೪೦೨) ; ಸತ್ತೊಡೆ ಪುಟ್ಟರೆ ತನಗಿದೇಕೆ ಬಾಟ್ಕಿಯ ಮೋಹಂ 


(ರವರ್ಸಿಮ್ಕ ಡೆ 
(ದಕಳು. 09-೨೩) - 


ಸಃ 638 
ಜಸದೇಟಕ್ಸಿ 


೪-60) ; ಪಾಪಪುಣ್ಯದಟ್‌ೌವಂದಿರದಾತನ ಬಾಟಕ್ಕಿ ನಿಷ್ಪಲಂ 
೨. ಉಸಿರು; ಜೀವ; ಪ್ರಾಣ : ಶಾರದಂಗಳ 
ಲಕ್ಷ್ಮಿಯ ಮುಗುಳ್ನಗೆ ಜೊನ್ನದ ಬಾಟಕ್ಕಿ ರತ್ನಸಂಕುಳ 
ದಧಿದೈವಮೆಂದೆಸೆದುದು ಜ್ವಳಮೌಕ್ತಿಕಹೂರಮಂಡಲಂ (ಕಾದಂಉ. 908) ; 
ಒಕ್ಕನಿನಿಯಂ ತನ್ನಿಕ್ಕೆಯಂ ಬಾಟಕ್ಕಿಯಂ 
೩. ಜೀವನಕ್ಕೆ ಹಿತವಾದುದು; 


(ರವೇ. ೩-6೦). 
ಪ ಶ್ರೈಯೋಜನವುಳ್ಳುದು ಕ 


೬೪೨೦ 


49 ಬಾಟ್ಲಿಂಬ 


46 


ಬೂಲ್ಲಿಂಬ 


ಪದಿನೆಂಟುಂ ದೋಸಪಮುಂ ಪೊರ್ದದಾಡಿದ ಮಾತೆಲ್ಲರ ಬಾಟಕ್ಕಿಯಪ್ಪ ವಿ 
ನೊಳ್‌  ಮೂಲೋಕಮಂ ಕಾಣ... ಅರುಹಂತಂ ನಲ್ಮೆಯಿಂ 
ಮಾಟಕ್ಕಿ ಬೇಡಿದುದಂ ತನ್ನಜವಟ್ಟೆಗರ್ಗೆ (ಕಣಾ: ೩«೪)- ೪. ಬದುಕಿನ 
ಅವಧಿ ; ಸಮಗ್ರಆಯುಷ್ಯ : ಅನಿವಿರಿದವಂತಿ -ಮಾಳವಮನಾಳ್ವ 
ವೃಷಭಾಂಕನೃಪನ ಬಾಚಿಕ್ಕಿಯ ಸಿರಿಯಾತನ ದಿವಸದ ಭೋಗದನಿತಿಲ್ಲೆನೆ 
ಪರದನ ಪಿರಿಯ ಸಿರಿಯೆನಆ್‌ಯೆ ೨ ಪೊಗಟಲ್‌ (ಸುಳುಮಾ. ೯-68). 
ಬಾಳಿಕೆ : ೧. ಮೇಲನಜ್‌ಯದ ನೃಪನ ಬಾಳಿಕೆ ಗಾಳಿಗೊಡ್ಡಿದ 
ಸೊಡರು (ಕುವ್ಮಾಸ. 0-೩೦) ; ಮಾನವಿಲ್ಲದ ಬಾಳಿಕೆಗಿಂತ ಸಾವು ಲೇಸು 
(ಮುಂಂಯ, ೨-೦೯೦). ೪. ಹೂಸಕದ ಶೌರಿಯದ ಬಾಳಿಕೆಯೇಸು ದಿನವೈ 
(ಕುನ್ಮಾರ್ರೋ- 6-೨೦) ; ತನುವಿದು ತಾಮರಸಬಾಂಧವನ ಬಾಳಿಕೆ ತನಕ 
ಶಾಶ್ವತವೆ (ಕೊರಕಾ- ೩-೬-೩೪): ೫. ಗೃಹಸ್ಥಜೀವನ ; ದಾಂಪತ್ಯ 
ಜೀವನ : ಸತಿಸುತಕೂಟ ಭಯವೆಂದು ಬಾಳಿಕೆಯನತಿಗಳೆದು ಮರಳಿಯು 
ಬೋಳು ಮಂಡೆಯ ಕೀರ್ತಿಗೋಸುಗ ಕೋಳುಹೋದನೆ ರಾಮನು (ಪ್ರಕುಲೀ- 
0-8). ೬. ಹೆಚ್ಚುಕಾಲ ಕೆಡದೆ ಇರುವಿಕೆ ; ಚೆನ್ನುಗಿ ಉಳಿಯುವಿಕೆ : 
ತಾಳಿಕೆ : ಅಡುಗೆಮನೆಯ ಸಲಕರಣೆಗಳು . . , ಒಳ್ಳೆಯ ತರಗತಿಯವು 
ಗಳಾಗಿರಬೇಕು. ಇವುಗಳಿಗೆ ಕ್ರಯ ಹೆಚ್ಚಾದರೂ ಹೆಚ್ಚು ಕಾಲ ಬಾಳಿಕೆ ಬರು 
ತ್ತವೆ (ಕಡುಸೌ. ೩೨) ; ರೆಯಾನ್‌ಬಟ್ಟೆ . . . ಇದು ತಕ್ಕಮಟ್ಟಿಗೆ ಬಾಳಿಕೆ 
ಬರುತ್ತದೆ (ಗೃಹೂ. ೩೦). ೭. ದತ್ತಿ ಕೊಟ್ಟ ಜಮಿನಾನು ; ಮಾನ್ಯದ 
ಭೂಮಿ : ಹಿರಿಯರೂ ಲೋಕ ಬೆಟ್ಟೆಂಬ ಬಾಳಿಕೆಯನು ಬಾಳಿ ಬಂದಲ್ಲಿ 
ಅಲ್ಲಿಯ ತೆರು [ಸಿ]ದ್ದಾಯ ಬಡ್ಡಿ ವಾಸಿ ಹೊಂನು ಭತ್ತವನು ಕಾಲಕಾಲಕೆ 
ನಡಸತೀರದೆ ಯಿರಲಾಗಿ (೩92%. 1%-11: 9೬೦-೦೨; 1465) ; ಮುಂದಕ್ಕೆ 


ನಿಂದ ಬಾಳಿಕೆಯಲು ಪಟ್ಟಿ ಲಬಿದ ಕಾರು ಬಿತು ಬಳ್ಳ ೩೦ (ಸಡಾ. 


1-11, ೪೬೦-0೬ ; 465). ಬಾಳ್ಕೆ : ೨. ವಿರೋಧಿಯ ಬಾಳ್ಕೆ ತನ್ನದೆ 
ವಖ್ರದನೆನೆ ಪೆರ್ಮ್ಮೆಯಂ ತಳೆದನೋ ನ್ರಿಪರೊಳ್‌ ನ್ರಿಪತೈಲಶಾಸ್ತರೆಂ 
(ಎಕ. ೪331. ಸಾಗರ. ೧೩೯-೧೩; 2859). ೪. ಜವನುಮಾತನ ಬಾಳ್ಕೆಯ 
ಲೆಕ್ಕ ದೋಲೆಯಂ ತೊಡದು ಬೆಸುಟ್ಟನೆಂದಅಕಿವುದು ' (899%. x, 
3೬-೩೧; 1177). ೫. ದುಗುಡದಿ ಬಾಳ್ವ ಗೃಹಸ್ಥರ ಬಾಳ್ಕೆಯ 
ನಗುವಂತೆ ನಗುತ ನಡೆದರಂ (ಕರತ. ೨೦೨೩೩); ಬಿಟ್ಟನೆ ರಘುಶ್ರೇಷ್ಮ 
ನೆನ್ನನು . . . ನೆಗಳ್ಹ ಬಾಳ್ಕೆಗೆ ಸಂಚಕಾರಮಂಂ ಕೊಟ್ಟನೆ (ಕೈ ಎಂ: 
೦೯-೦೪), ಬಾಳ್ವಿಕೆ : ೧. ಛೀ ನನ್ನ ಬಾಳ್ವಿಕೆಯೆ, ಛೀ ನನ್ನ 
ಚೆಲ್ವಿಕೆಯೆ (ಕೃತ್ಮಾಳು- ೨-೨೦) . "ಆಳ್ವಿಕೆ? ಹೋ. ಬಾಲಿಕೆ : ೧. “ಜೀವನ 
ಮೆನಲು ಬಾಲಿಕೆ” (ಮೂಂಗರಾ. 003-0). ಬಾಟಿಕಿಗೆ: ೭. ಜಿಡ್ಡೂರಾಳ್ಗೆ 
ಯೆಬ್ಬತ್ತರ್ಕ್ಕಂ ಬಳ್ಳಿಗಾಮೆಯ ಬಾಟ್‌ಗೆ ಸಹಿತ ನಾಟ್‌್ಮಾವುಣ್ಲೂಗೆಯ್ಕೆ 


(ಮ್ಮಅ0- ೦೯೨೯, ೬6-೭; 964). ([ಬಾಬಕ್ಮ + ಎಕೆ] 


ಬಾಲ್ಕಿ ಗೊಡು (ಕ್ರಿ). ಉಪಜೀವನಕ್ಕಾಗಿ ಭೂಮಿಯನ್ನು ದಾನವಾಗಿ 


ಕೊಡು.-ವೃತ್ತಿಯನ್ನು ಕಲ್ಪಿಸು : ಕರಣಗ್ರಾಮಮನೀ ಮಾಮರಕ್ಕೆ 
ಮಧು ಬಾಟಕ್ಕಿಗೊಟ್ಟು ಕಿಸುವಲಗೆಗಳಿಂ ಬರೆದೆತ್ತಿದ ಶಾಸನಕೇಂ 
ದೊರೆಯಾದುವೊ ಸೊನೆಯ ಪನಿ ಪಗಿಲ್ತೆಳದಳಿರ್ಗಳ್‌ (ಮಂ. ೬-೩೦) - 
[ ಬಾಬಕ್ಕಿ 4.ಕೊಡು, ] 
(ನಂ). ಆನೆಯನ್ನು ನೆಲೆಯಾಗಿ ಕಟ್ಟಲು ಕಂಬದಂತೆ 
ಉಪಯೋಗಿಸುವ ಮರ ; ಆಲಾನಸ್ತ್‌ಂಭ : 
ಮೆಂಬ ಪೆಣೆದಾವಣಿಯಂ ಪಟ್‌ದಾವಲೆಂಬ 
ಕಿಬ್ತು . . . ಸೋವುದು ಸವಿಾರಣವಾರಣಂ (ಕಾವ್ಮಾನ. ೬೮೯); ಆ 
ಮಹಾಮದೇಭಂ . - ಬೀಡಿಂಗೊರ್ಗಾವುದದಣಜಿ . ಬಾಟ್ಗಿಂಬದೊಳ್‌ 
ಸೆಟ್‌ಗೆಯ್ದು ಮಿರ್ದೊಂದುದಿವಸಂ ಕ್ರೋಧಿನಿಯೆಂಬ ಸಪ್ತಮದಾವಸ್ಥೆ 
ಯಿಂದಾದ ಮನದ ಮಸಕದಿನಸವಸದೆ ನೆಲದ ನಾಲಗೆಯಂ ಕೀಟ್ವಂತೆ 


ಅಂಬುಜಸೂತ್ರ 
ಬಾಟ್ಗಂಬಮನೊತ್ತಿ 


ಬಾಲುಡಿ ೬೪೨೧ ಬಾಬಕ್ತಿ 
[a 


ಬಾಟ್ಸಿಂಬಮಂ ಕಿಟ್ಟು (ಕಂಠ್ರಪು. ೪-೦೦೦ ವ); ಅವಳ... ನುಣ್ಣೊಡೆ (ಶಂಶಠಾ. 8-೩೦ ನ). ೪. ಉಪಯುಕ್ತವಾದುದು ; ತಕ್ಕುದಂ ; 
ಯೆಂಬ ಪೊಂಬಾಟಕಿಯ ಬಾಲ್ಗಂಬಮಲರ್ಗಣೆಯನೆಂಬ ಸೊರ್ಕಾನೆಯಂ |" ಯೋಗ್ಯವಾದುದು : “ಬಾಟಕ್ತಿಯೆನೆ ಯೋಗ್ಯಂ” (ಸಂಜೀವ. ೨) ; 
ತೊಲಗಲೀಯದೆ ನಿಲಿಸೆಯಂ೦ (ಕಲ್ಮೀಣ. ೦೨೩). ಎಮಗೊಂದು ಪೇಜು ಮಣ್ಣು ಬಾಟಕ್ಕಿಯಾಗೆ ತರಿಸಿಕೊಂಡೆವೀಯುಟ್‌ದೆ 
[ ಬಾಟ್‌, ೬ ಕಂಬ್ಮ ( ಎ ಕಂಭ) 7 ಮಣ್ಣೆಮಗೆ ಬಾಟಕ್ಕಿಯಲ್ತ್ತು ನಿಮ್ಮ ನಿಮ್ಮ ತಂದ ಮಣ್ಣಂ ಕೊಂಡು 
ಬಾಟ್ಗುಡಿ (ನಾ). (ಆಲಂ) ಚಲಿಸುತ್ತಿರುವ ಕುಡಿ; ಚೆಂಚಲವಾದ|[8| ಪೋಗಿಂ (ನಡ್ಡಾಂ. ೦6-೪) : ಈ ವ್ರತಂ ನಮಗೆ ಬಾಟಕ್ತಿಯಲ್ಲಿದಂ 
'ಚೆಗುರಂ; ಬಳ್ವಳಿಪ ಬಹುಳಹಿಂಸಾವಿಷಮವಿಷವಲ್ಲಿಯ ಬಳಿದ ಬಾಟ್ಗುಡಿ ಬಿಡುವುದು (ಶೇಮಿಶು. 6-06 ವ). ೫. ಯೋಗ್ಯನಾದವನು | 
ಯೆನೆ ಬೆಡಂಗುವಡೆದ ಲೋಳಲಾಂಗೂಲಲತೆಯೊಳಂ , . . ಭಯಂಕರ ತಕ್ಕಪನು : ಅರಸಿಯರ್ಕಳೆಲ್ಲಂ , . , ನುಡಿವ ಮಾತುಗಳಂ ಜಿನದತ್ತೆ 
ವಾದುದು (ನರೇಶ, ೦೦-೩ ವ). [ ಬಾಟ್‌ 4 ಕುಡಿ] ಕೇಳ್ದು ಕಿನಿಸಿ ಇನ್ನಾತನೆನಗೆ ಬಾಟಿಕ್ತಿಯಲ್ಲನೆಂ ದು ತನ್ನ ಮಾಡದಿಂ 
ಬಾಟ್ಗುದಿ (ನಾ). ಜೀವಂತವಾಗಿ ಅನುಭವಿಸುವ ಅತಿಯಾದ] ಪೊಜಮಟ್ಟು . . . ಪೋಗಿರ್ದೊಳ್‌ (ವಡ್ಮಾರಾ, ೦೦೦-೨೩). ೬. ಕೆಲಸ ; 
ಹಿಂಸೆ ; ಪ್ರಾಣಸಂಕಟ : ತೋಕೋ)3ಳ್ಳುದಿ ಬಾಟ್ಗುದಿಯಾಗಿ | 10 ಕಾರ್ಯ ; ಉದ್ಯೋಗ : ಬಾಟಕ್ಕಿಯುಳ್ಳ್ಳೊಡೆ ನೀನೆ ಬರ್ಪಂತುಟಾದುದೆ, 
ಬೇವ ದಳ್ಳುರಿಗಳ ಮಾಲೆಗೂಂಡ ಬೆಳಗಿಂ ಬೆಳಗಾಯ್ತೆರಡುಂಬಲಂಗಳೊಳ್‌ ಪೇಟ ' ನೀಂ ಬಟಕಿಯಟ್ಟಲಾಗದೆ (ತೆಂಶಠಾ. ೧೨-೪೪) ; ಬಸನದ 
(9ನಂಪು. ೦೦-೯೭). ( ಬಾಟ್‌ ೬ ಕುದಿ ] ಬಾಟಕ್ಕಿಗಪ್ಪೆಡೆಗಳಿಲ್ಲದೆ ನಲ್ಲರ್‌ , . , ಮನದೊಳ್ತೊಟಲ್ಲ್ಹಅಸುವರ್ಬನ 
ಬಾಲ್ಕುಟ್‌, ಬಾಳುಗುಳಿ, ಬಾಳ್ಗುಳಿ (ನಾ). ಒಂದು ಊರನ ದೆೊಳ್‌ ಕೃತಕಾಚಲಂಗಳಂ (ಕೂಂ್ಜ. ೨-೩೩) ; ಏಬಾಟಕ್ಕಿಗೆ ಬಂದರಿಲ್ಲಿಗಿವ 
ಹೆಸರು : ಬಾಲ್ಗುಟಯೂರ ಬೊಜಜಕ್ಸೀಶ್ವರದೇವರ ಪರ್ಬ್ಬದಭೂಮಿ ರೆಂದಾರಯ್ವ್ಹಂ ((ಕೇಮಿಫು. ೦-೭೭): ಪಿ. ಅಗತ್ಯ ; ಅವಶ್ಯಕತೆ : 
ಎಡೆಯೊಳೆ ರಾಶಿಕಮಾಗಿಟ್ಕೊಡ ಬಿಡಿಸಿ (ಎಕ. 1೪ (2), ಕಾಮರಾ. 36 ಎಂದಾನುಂ ನಿನಗೆ ಬಾಟ್‌, [ಶಾ830. ರ್ತೆ]ಯಾದಂದೆನ್ನಂ ನೆನೆವುದು 
೧೦೪-೬: 102ಯ ಕಠ): ಬಾಳುಗುಳಿ : ಬಾಳುಗುಳಿಯ ಮಹಾಜನ ಆಯ್ವ - (ನನ್ಮಾರಾ.. ೦೫೯-೦೧). ಬಾತೆ: ೧. «ಬಾತೆಗೇಡಿ' ಪರಾ: ೨. 
ದಿಂಬರುಂ ಉಭಯಸಮ್ಮತದೊಳಿಟ್ಹು ಬಳಿಯರ ಬಾದಮ್ಮಗೆ ಬೂದ . ಸಿಂಗದ ನಡು ಮುಅಯಲಾ ಸಿಂಗವೇನು ಬಾತೆ ಸುಂಡಿಲು ಮುಚದರೆ 
ಗೂಟಿನಿತ್ತೊರ್‌ (ಸೌ. 2ಸ-1, ೫-೭; ಸು. 20ನೆಯ ಕತ). ಬಾಳ್ಗು ೪; ಗಜವೇನು ಬಾತೆ (ಬಸನ, ೬೩೩೪ ; ದಯವಿಲ್ಲದವನ ಭಕ್ತ ಏತಕ್ಕೆ 
ಬಾಳು ಳಿಯೂರೊಡೆಯಂ ಪಶುಪತಿಭಟ್ಟಜಕ್ಸಿ ಬಾಬನ್ನಿಯ ಸಂಬನ್ಮದ ಬಾತೆ (ಗಣಾ. ೦೬೧-೩) : ಹಣವೇನು ಬಾತೆ ನಿನ್ನಯ ಗುಣವೆಂಬುದು 
ರಾಜದ್ರವ್ಮಮಾದುದೆಲ್ಲವಂ ಬಿಟ್ಟರ್‌ (ಸೌಇಇ. 3೫.1» ೬೬-೦೦ ; 956) ;|20 ಮಣಿಹಾರವಾಗೆನ್ನ ಮನವ ಕ್ಷಣದಲಿ. ಬೀಣುಗೊಂಡುದು (ಕಂನಂ. ೬-೧೬೪)- 
ಶ್ರೀಮತುಹರಿಶ್ಚಂದ್ರ ದತ್ತಿಯ ಮಹಾಗ್ರಹಾರಂ ಬಾಳ್ಗುಳಿಯೂರೊಡೆಯ ೩. ನಿನ್ನ ಧೆನಗಿನವೆನಗೆ ಜಾತೆಯೆ ಎನ್ನೆ ಸೊಬಗಂ ನೋಳ್ಟಿಯಾದಡೆ 
ಪ್ರಮುಖವಶೇಷಮಹಾಜನರ ( ಇಇ. 3ಸ-1, ೨೩೩-0೪9 ; 1149); ಹೊನ್ನನೀಗಳಿ ಬಿತ್ತಿಸುವೆನೇ ಬೀದಿಬೀದಿಯಲಿ (ವಿಸಪು. ೨6-೦೪). 
ಶ್ರೀವೀರಬಲ್ಲಾಳದೇವರು  ಶ್ರೀಮತುಹರಿಶ್ವಂದ್ರ ದತ್ತಿಯಗ್ರಹಾರ ೪. ಮಕ್ಕಳನು ಪಡೆವಡೆ ಸುನೀತಿಗೆ ತಕ್ಕುದಲ್ಲದೆ ಒಡಲ ಕೇಡಿನ 
ಬಾಳ್ಗುಳಿಯ ನೆಲೆವೀಡಿನೊಳು , , , ಸುಖಸುಕಥುವಿನೋದದಿಂ ರಾಜ್ಯಂ ಮಕ್ತಳೇತಕೆ ಬಾತೆ (ಸರಾಗ. ೪-೪-೩೬). ಬಾರ್ತೆ : ೨. ನೀನೀ 
ಗೆಯ್ಕುತ್ತವಮಿರ್ದು  (ಸೌಎಇ. 1%-1. ೩೦೪೨೩೨ ; 1393). 26 ಸಾಮ್ರಾಜ್ಯಮನಾವಗೆಂ ಕೈಕೊಳ್ಳುದೆನಗಿದೇನುಂ ಬಾರ್ತೆಯಿಲ್ಲ (ಶಾರುಂತ್ರ. 
[ಬಾಟ್‌ 4 ಕುಬಿ] | ೪) : ಧರ್ಮಾರ್ಥಂಗಳಿಗೆ ಶಾಸ್ತ್ರಂ ಬಾರ್ತೆ ಕಾಮಕ್ಕೆ ಶಾಸ್ತ್ರಂ 
ಬಾಲಿಕ್ಟೊಂಪ (ನಾ). (ಹಸುರಾದ) ಬಳ್ಳಿಗಳ ಮಂಟಪ; ಲತಾಕುಂಜ : ನಿಃಪ್ರಯೋಜನಂ (ುರತಿ. 0-86 ವ) ; ಪರಿವಾರವಿಲ್ಲದ ರಾಯನ ಸಿರಿಯ 
ಮನಮೊಲ್ಹಾತನ ಗಾಡಿಯಂ ದರವುರಂಗಂಡಾಕೆಗಳ್‌" ಪೂವಿನಂಬಿನ ದೇಶಕ್ಕೆ ಬಾರ್ತೆ (ಐಕೋಪು. ೧೪-೩೭). ೪. ಅರಲ್ಲಿರೆ ಕೊರಗಿ ದುಸ್ಸಹ 
ಕೋಳ್ಗಂ . . . ಬಾಟಕ್ಕೊಂಪಕ್ಕಮೊಂದೊಂದೆ ತಣ್ಣನಿಯೊಳ್‌ ಕೋಡಿ ವಿರಹೆಶಯನರಚನೆಗೆ ಬಾರ್ತೆಯಾಗಲಾಅ್‌ವೆಂದಗಿದು ಮೆಯ್ದೆ ಗೆದವೆಂಬಂತೆ 
ಸುತಿರ್ಪ ಬಜ್ಜಣಿಗೆಗಂ ಪಕ್ಕಾಗದೇಂ ಪೊ:ಪರೇ (60ಪು, ೦-೭೩); ಬಾಟಿಕ್ಟೊಂ |30 ತಾವರೆಗಳ್‌ ಮುುಗಿಯೆ (ಕಾದಂಉ, ೩೭8) ; ಹರದನ ಬಡ್ಡಿಗೊಟ್ಟೊಡವೆ 
ಪಮೇ ಕೋಗಿಲೇ ಗಿಳಿಯೇ ಕಂಡಿರೆ ವೇಟ್‌ಮೆಮ್ಮ ಪತಿಯಂ (ಸುಳುರೂ. ರಾಜಕುಮಾರನ ತೇಜದೇಟ್ಸಿ . . . ಚೆನ್ನಪೊಂಗರ ಕುಡಿಮುಂಜೆಜಂಗು 
೨-೨೦); ಅಸುಕೆಯ ಕೆಂದಳಿರ್ಗಳ ಬಂಟಿಕ್ಕೊಂಪಂ ಪಸರಿಸಿ ಪಡೆದುದು ನಿಡುಬಯ್ತೂಲೆ ಬಾರ್ತೆಯೆ (ಅನಂತು. ಕ). ೫. ಮಲಗೆ ವಂದರಂ 
ಚಿತ್ತದಲಂಪಂ - (೪ನಂಫು: ೦೦-೦೪ ಕಗಳಿ). [ಬಾರ 4 ಜೊಂಪ್ಯ) ಕಾಯದೆ ನೀಳ್ಲೊದವಿದ ಜಸಮನುಪಾರ್ಜಿಸದಧಮನದೇತರ್ಕೆ ಬಾರ್ತೆ 
ಬಾಟಿಕ್ತಿ, ಬಾತೆ, ಬಾರ್ತೆ, ಬಾಳ್ತೆ. ವಾಟ್‌, (ನಾ). ೧. ಬದುಕು ; (6ರಿಫು, 03-೪೭) ; ` ಭಕ್ತಿಯಿಲ್ಲದವನೇತರ್ಕಂ ಬಾರ್ತೆಯಲ್ಲಂ (ತುತತಂ. 
ಬಾಳುವೆ ; ಜೀವನ: ಸೈಪಿನೊತ್ತಂಬರಂ ಪೊಗರ್ವೆತ್ತಂಗದ ಸಿಂಗರಂ | 3% ೪೨-೨೦). ೬. ಬೆಸನಂ ಪಾರ್ವವು ಮಂತ್ರದೇವತೆಗಳಾದೇಬಾರ್ತೆಗಂ 
ಸೊಗಸಿನೊಪ್ಪಂ ಬಾಟಕ್ಕಿಯೊಂದೇಟ್ತರಂ ಮಿಗುತೇಂ ಬಂದಪುವು ಬೇಗಮಸಾಗಸದೊಳ್‌ ವಿದ್ಠೆಗಳೆಯ್ದೆ ಬರ್ಪುವು (ಆಂಫ. ೦೧೬೪). ಹ. ಆಂ 
(೫ಳವಿ. ೬-೨೩೪) ; . ಪಗೆದೊರೆಗಳುಮೊಂದಿದರಾ ಬರ್ದಿಲನಾಡ ಪದ್ಮನಗರದೊಳರ್ಪೆಂ ನೀಮೆತ್ತಾನುಂ ಬಾರ್ತೆಯಪ್ಲೊಡಲ್ಲಿಗೆ ಬನ್ನಿಂ 
ಬಾಲ್‌ ಯೆ - ಸಿರಿಯಂ (ಪ್ರತಿ: ೦೭-೦೩). ವ. ಉಪಯೋಗ ; (ಶಂತತೂ. ೭೦೦-೦). ಲೆ. ಬದುಕಿನ ಕ್ಲೇಶ ; ಜೀವನದ ಜಂಜಾಟ : 
ಪ್ರಯೋಜನ :: “ಬಾಟ್‌ ಪ್ರಯೋಜನಂ” ` (ಕಮುದ- ಶಂ. ೦) ; ವಿಪಿನೋಲ್ಲಂಘನ : ಸಿಂಧುಯಾನ ನಗಕೂಟಾರೋಹಣ ಕ್ಲೇಶಮಂತ್ರ್ಯ 
ಕಿಡುಗುಮೆ ರಾಜ್ಯಂ : ರಾಜ್ಯದ ತೊಡರ್ಪದೇವಾಲಕ್ಕಿ (ಕಂಶರಾ. ೦-5೨); | 49, ವಪದಧ್ಯಾನ ಬಿಲಪ್ರವೇಶರಸವಾದಾಯಾಸದೊಳ* ಬಾರ್ತೆ ತೀರ್ದಪುದೇ 
ದ್ರಷ್ಟವ್ಯ 'ದರ್ಶನಫಂಲ ಲೋಚನಮೆಂಬಂತೆ . ನೋಡುವುದೆ ಬಾಟಕ್ಕಿ (ಆರತಿ: ೦೬-೭). ಬಾಳ್ವೆ : ೧. ಬಾಳ್ತಿಯೊಳ್‌ ನಲ್ಮೆಯೆನೆ ತೊನೆಯು 
(ಉಂತಿತು. 9-೬6 ನ) ; ನಾಲಗೆಯುಮಂ ನಲ್ಲ್ಬನುಮನೊಬ್ಬದ - ಪಣ್ಣ ತಿವೆ ಚೆಲ್ವಂ (ಉಾಲೂರೆ ೭೦-೦೨೩). ವಿ. ಕಾಡ ಕಾಪಿನವರ್ಗೆ ದೂರಿದೊಡೆ 
ಸವಿಯುಂ ಪೆಣ್ಣ ರೂಪುಮೇಂ ಬಾಟಕ್ಕಿ (ಅರರೇ. 4-00 ವ್ರ. ೩. ಇಷ್ಟ ಬಾಳ್ತೆಯೇಂ (ಕಾಊೂರ- ೪೪-೭೨). ವಾಟಿಕ್ತಿ: ೯. ಸುದ್ದಿ: ಸಮಾಚಾರ : 
ವಾದುದು ; , ಬೇಕಾದುದು ; ಬಯಸಿದುದು : ಎಮಗೆ ಮರ್ದು “ವಾಟ್‌ ಗೊಳ್‌? ಪರಾ. 
ದಾಟಿಕಿಯಪ್ಪೊಡೆಮಗಾಮೆ ಮರ್ದಂ ಬಲ್ಲೆವೆಮುಗದು ಬಾಟಕ್ತಿಯಲ್ತು | 46 ಬಾತೆಗೆ ಬರು ಎ ಉಪಯೋಗವಾಗು : ಬಾತೆಗೆ ಬಾರದ ವಸ್ತು 


(ಕಡ್ಡಾರಾ. ೬೯-೨9) ;: ನಿಮಗೆ ಬಾಟಕ್ಕಿಯಪ್ಪುದಂ ಬೇಡಿಕೊಳ್ಳಿಂ ಬಹಳಿದ್ದರೇನು (ಶ್ರಕಂಠ- ೫-೦೪೩ ಶಂಂ)- ಬಾರ್ತೆ ಮಾಡು - ಬಯಸು ; 


ಬಾಟಿಕ್ತಿಗೆಯ್‌ ೬೪೨೨ ಬಾಬಿಕ್ಕೊದಲ್‌ 
ಇಷ್ಟಪಡು : ಪುದ್ದಳೆಮನೆ ಪಾಟಿಸುವರ್‌ . . . ಪುದ್ಧಳಮಂ ಬರ್ತೆ ಭೂಪಂ . . . ಅನ್ಯ ಭೂ(ಮಿ)ಪರಂ ಬಾಳ್ವೆರಸೆಯ್ದೆ ಬಾಳ್ವೆರಸು ಬಾಳ್ವಲೆ 
ಯ ಜೈನರ (ಸಮಪ- ೬-೩೦)- ಬಾಲಕಿ ಯಾಗು ಎ ಬಾತೆಗೆ, ಗೊಣ್ಣನ್‌ (ಎಳ. ೫1, ರಾವಣ. ೩-೭ ; 1121); ಬಲರಾಮನನು 
ಬರು : ಅರಸುಗೆಯ್ವಾ 'ತಂಗೆಂತ ತಫ್ಪನುಂ ಬಾಲಕ್ತಿಯಾಗದನಿಲ್ಲಂ (ಶಂತತಂ. ಬಾಳ ಳಲೆಗೆ ಂಡವನ ಕರತಳದ ಹಲಾಯುಧಸಹಿತ ಛಲದಂಕ ಕೇಳ್ಲಿನ್ನ 
೩೪-೦೦)- [ಬಾಲ + - ತೈ] ತೆರಿಗೆಯ ಹಳ್ಳಿಯ. ಇಳುಳುವೊಕ್ಕ ಲ ಮಾಡುವೆವು (ಸಸಂ. ೨೬-೮೯)- 


ಬಾಟಿಸ್ತಿಗೆಯ್‌. ಬಾರ್ತೆಗೆಯ್‌, ಬಾಳ್ತೆಗೆಯ್‌ (ಕ್ರಿ). ೧. ಬಯಸು ; 
ಇಷ್ಟಪಡು : ಇಂದುಗತಿಯಂತೆ ರಂಜ್ಯಮನೊಂದರ್ಕಂ ಬಾಬಕ್ತಿಗೆಯ್ಯ 
ದಾವನೊ ತೊಟ್‌ದಂ ಮಂದರಧೈರ್ಯಂ ನೃಪಂ (ತಂಾಮೂ- 
೨. ಲೆಕ್ಕಿಸು; ಗಮನಿಸು: ಗಣನೆಗೆ 


ತರು : ಅರ್ಣವಮೇಖ 
ಧರಿಶ್ರೀಯಂ ಬಗೆಯನೆ ಬಾಲಕ್ಕಿಗೆಯ್ಯನೆ. ಜರತ್ತ ans 1 


೬-೨೫). 
ನಶೆಯ 


ರಾಘವಂ (ತಂಕಾಶಾ. ೬-೦೦೨) ; 


ಅರಮನೆಯಂ ವಧೂದಿತತಿಯಂ ಸುತರಣ 
ಪರಿವಾರಮಂ . , . ಬಾಟಕ್ಕಿಗೆಯದಾ ಮಹಿಪಂ ಪೊಜಿಮಟ್ಟಂ (ಶಂಡ್ರಫು. 
೨-೩೭). ಬಾರ್ತೇಗೆಯ್‌ : ೨. ಶ್ರುತಮಂ ಕಯ್ಕೊಳ್ಳಳಾಚಾರಮನವ 


ಧರಿಸಲ್‌ ಸತ್ಯಮಂ ರ್ತೆಗೆಯ್ಮಳ್‌ . ೬ ೬ ಹಿರಿಯೆನಆೀವುತಂ ಬಣ್ಣಿಪ ಪಂ 
(ಕಾದಂಪೂ. ಈ 


ಸಂಮೋಹನಕ್ಕಾವುದುಮಿಂ 


ಗೂಂಪನಲ್ಲೇ 
ನೆರಮಬಳಂಚಿತ 
ಪುಂಸ್ಕೋತಕಿಲಾಲಾಪಮ 


ರಾಜೀಂದ್ರಸೌಂದರ್ಯಮೆ 
ಪೇಟಟೇವುದೆಂದು . . . 
ವಾರ್ತೆಗೆಯ್ಯಂ ಮನೋಜಂ (ಮಲ್ಲು. 
ಟಕ್ಕಿ]ಗೆಯ್ಯ ದೊಲವಂ ಪ್ರಶಿಪೂಳಿಸ 
ಅಂಗನೆಗೆ ಕೂರ್ತವನಗ್ಗದ 
ಬಾಳ್ತೆಗೆಯ್‌ : ೧. ನಿನ್ನವ 
ಂದುಮಾ ಶೇಷವಂಂ ಸವಿದಾನಂದ 
ಸುಖಮೊಂದಂ ಬಾಳ್ತೆಗೆಯ್ಕೆಂ (ಧೃತಂ. ೬-೦೩)- 
[ಬಾಟಕ್ತಿ 4 ಕೆಯ್‌,] 
ಬಾಟ್ವಿಲೆ. ಬಾಳುದಲೆ. ಬಾಳ್ಡಲೆ (ನಾ). ೧. ಜೀವಂತವಾಗಿ ೩ಕ್ಕಿರುವ 
ಸೆರೆ : ಮಲೆಪರ್‌ೀ ಮಂಡಳಿಕರ್‌ ಕಅುಂಬರದಟರ್‌ ವೀರರ್ಕಳುಂ ತಮ್ಮ 
ಬಾಟ್ಚಲೆಯಂ ಬೇಡಿದ ವಸ್ತು ವಾಹನಮುಮಂ ಮುಂದಿಟ್ಟು ಮೂವಿಟ್ಟೆ 
೧೯೨೦ ಬೆಸಕೆಯ್ಯೆ ಸಂತಮಿರುತುಂ ಕುಂತೀಸುತ೦್‌ 


ಬಾಲಕ 


ತೋಳ್ವಲಮಂ 


೩೪೮6) : 
15 
ಂನಲೆವೆಲರಂ ಬ 
೩-೨೪) : ಬಗೆಯ ಬಾಂರ್ತೆ[ತಾತಾಂ- ೮ 
ನಳಿದೋರ್ಪ ಬಲ್ಮೆಗೆ ಬೆ 
ಕಟಿಕ್ತಿಯಲ್ಲನೇ (೭ಾಕ್ಮೀತಿ. ೦೦-೬೯)- 
ರೊಲ್ಹುಂಡುಳುಪಿರ್ದ ಶೆ.ಷದುನಗುಂಟೆ 
ವಿಕ 


ಸೆವರ್ಪ... 


20 
ಮನಾಳ್ತು 
೧ಎ 


೩5 
ತಮ್ಮ 
ನಚ್ಚರೆ (ಶಂ2ಳಾ.- ಪೋ ಬಾಟ್ಜಲೆಯಿಂದೊ 
ಬಣೆಯಿಂ ನೀರೊಳಿರ್ದೊಡೆಂತುಂ ಕೊಲ್ಲೆಂ (ನೇವಿಪು. ೦೨-೦೮೩); 


ಆ 


ಯೊಕ್ಕ ಲವ 
೪-00) ; 
ಯ್ಲೊಷೆನೇ 


ವ್ಯಾ 


ಮುಧುವಿನ ಕುಮಾರಂ 


ತಾತನ -ಬಾ 


ತಿ 
[xs 
= 


ಹಿರಣ್ಯನಾಭಂ ಬಲದೇವನ ಮಯಂ 
ಲಿವೆಶಸು ಬಂದು ವಸುದೇವನ ಪಾದಾರ 
ತಾರ್ಕ್ಷ್ನ್ಯಥ್ವಜನುಂ ಫೊಡಮಟ್ಟೂ  (ಮಹಾನೇ. 
೬೨5೪. 5). ಬಾಳುದಲೆ : ೧. ಬಾಳುದಲೆಗಳನರಿದು ಹೋಮವ 
ಎ (ನೀಮ, ೨-೨೭. ವಿ. ಆಗ ತಾನೆ ಕತ್ತರಿಸಿ ಹಸಿರಕ್ತ 
ಿರಿಸುತ್ತಿರಂವ ತಲೆ ; ಹಸಿತಲೆ ; ಪಂದಲೆ : ಬಾಳುದಲೆಸಹಿತ 
ಶಿರವ 


ಪೊಕ್ಕುಚಾಪುಮುವ 


ವಿಂದಕ್ಕೆ ತಾಳಧ್ವ ಜನುಂ 


ಚೋಳರಾಯನ ಬಲದ ಕೈಗೆ ಕುದೆ| 86 


(36ನಕಾ. ೪-೩೦); ತಲೆಯ ತರಹೇಳಂತಕನ ಬಾಳ್ಗೆಲೆಯ ತರಹೇಳ 
ಜನುನತಳಕೆ ನಿಲಿಸಹೆ;ಳಮರೇಂದ್ರನಗರವನು (ಕೊರ. ೬-೨-೧೦) ; ಆ 
ಹರಿಯಜಸುರೇಂದ್ರಾದ್ಕರಂ ಬಾಳ್ಮೆಲೆಗಳಂ ಕೊಂಬೆನುಳಿದವರ ಪೊಡೆಗಳಂ 
ಸೀಲ್ಲಿಕ್ಯವೆಂ (ಕಂಪು. ೩೧-೧೪)- ಬಾಳ್ಬಲೆ : ೧. ಬಲವ ಮಂಜ್‌ದು 
ಕಲುಗೋಟೆಯ ನೃಪನ ಬಾಳೆಲೆಯ ಖಂಡಿಸಿದುದನಜಿ:ಯ (ಕಂನು. | «0, 
೦೪-೧೩೮) - [ಬಾಬ್‌ + ತಲೈ) 

ಬಾಟ್ಲಿ ಲೆಗೊೂಳ್‌, ಬಾಲ್ಮೆಲೆಗೊಳ್‌ (ಕ್ರಿ). ಜೀವಂತವಾಗಿ ಸೆರೆ ಹಿಡಿ... 


ರಘ ುವೀರಂ ಲಕ್ಷ್ಮಣಂ ರಾಷ್ಟ್ರಕಂಟಕನಂ ಜ ಜಂಟಿ ರಿಲೆ 

ಎ ವತಾರ್ಕೊಂಡು ಕೊಂಡುಯ್ವ 

ಬಾಳ ಲೆಗೊಳ್‌ : 
ಎ 


(ಮಿಕಾ. 21, ೨೩೦-೦೪ ; 


ಹ NE 


ಗೊಂಡನುಯ್ದ್ಹನಿಭಮಂ ಪಂಚಾನನಂ . 


(ನಂ೦ಾಮಾ. ೩.೬೨). ಚಟ್ಟನಂ ಮುತ್ತಿ 


1060) ; ಎಕ್ರಮ 


30 


[ಬ್ಲಾಟ್ಜಲೆ -- ಕೊಳ್‌] 
ಬಾಟ್ದಿಲೆದರ್‌ (ಕ್ರಿ). ಜೀವಂತವಾಗಿ ಸೆರೆಹಿಡಿದು ತರು : `ಇಂದ್ರನ 
ಮಗನಪ್ಪ ಜಯಂತನನಿಂದ್ರಜಿತ್ಯುಮಾರಂ ಬಾಲ್ಡಿ ಲೆದಂದೀಯೆ ರಾವಣ 
ನಸಭಯಘೋಷಣೆಯಂ ಮಾಡಿಸಿ (ಶಂಠಾಮಾ. ೦೦-೨೦೦ ನ); ಚಕ್ರಧರಂ . . 
. ಧುರದೊಳ್‌ ಬಾಲ್ಡಿ ಲೆದಂದಂಬರಚರರಂ ಕರೆದು ಪೇಟ್ಟ್ಜು ಪೇಲ್ಗುದು 
ಗೆಯ್ವಂತಿರೆ ಕೊಟ್ಟು ದಕ್ಷಿಣಶ್ರೇಣಿರಾಜ್ಯಮಂ ಕಬ*ಪದಂ (ವರ್ಸ: 6-೬೯). 
[ಬಾಟ್ದಲೆ 4 ತರ್‌] 
ಳುದಲಿವಿಡಿ. ಬಾಳ್ಜಲೆಎಡಿ (ಕ್ರಿ). ಬಾಲ್ತಿಲೆ 
Wi :  ಪೆಜ್‌ಯಂ ಬೀರದಿನಾ ಗೊರವನೆಯ್ದೆ ಬಾಟ್ಜಿಲೆವಿಡಿದಂ 
(ಕಲಿಕಾ ೦೪೯) ; ದೆಸೆಗೆ ಬಿಟ್ತಾ ರಾಯರ ಬಾಲ್ಚಲೆಎ ಎಡಿದುಂ 
ಕಾಂತಿಗೆ ತೊಬ್‌್ತಿರೆಂ ಮಾಡುತು೦ (0 ರೂರ. i ಬಾಳುದಲೆಣಡಿ 


FX 


ಟ್ಲಿಲೆಎಡಿ, ಬಾ 


ಷೆ 
ಜಯ 


ದೇವಗುಹೇಶ್ವರನ ಬಾಳುದಲೆವಿಡಿದೆ (6ನಕೂ, ೪೭-೩6೨). ವವ 2 
ಡುಪಸಗ್ಗಿಯನಟ್ಟಿ ಬಾಳ“ ಇ. ಷಣೆಯ ಮಾಡಿಸಿದೊಡನೆ 
ಕಾ ಸವ ಹೊಕ್ಕು (ಸಾಳ್ಮಳಾ. ೨೭- 80)- Bk + ಪಿಡಿ] 
ಬಾಬಿಸ್ದಾಣ (ನಾ). ಬದುಕು ವ ಸ್ಥಳ: ವಾಸಸ್ಥಳ: ನೀರ್ಗಂಡಿ, 
ಕೂರ್ಗಲಿ. ಕೂಟ್ಸಿಟ್ಟೆ. ಬಾಲಪ್ಪ ಣಂ (ಕರ್ಮಾಪಿ- ೯೦ ಶ್ಚ ದೋ). 
[ಬಾಟ್‌ 4 ತಾಣ] 


ಬಾಲಿಣ (ನಾ). ದೇಹದಿಂದ ಅದೇ ತಾನೆ' ಕ ನೆಣ; 

೨ ಕೊಬ್ಬು ; ಕರುಳ್ಳಿಣಿಲ ಫೊದಬಕ್ಕಿ ರುಂಡದಡ ನರದುರ್ಬು : 

ಕಪಾಲದೊ:೪ ಬಂಟ ಸ ಣದೆಡೆ ಖಂಡದಿಂಡೆ. ees rs 

ಸಲ್ಕೆ ಮಾರ್ಗಣಗಣಘಾತದಿಂ ಕವಿಸಿದಂ ವಿರೋಧಿಸೆ ಸೈನ್ಯಮಂ (ಇಗವ. ೭-6೪) 
. [ಬಾಟ್‌ + ನೆಣ) 


ಹಸಿಯ 


ಬಾಬಸ್ತಿ, ಬಾಳ್ಮೆ, ಬಾಲೌ್‌ಮೆ (ನಾ). ೧. ಬದುಕು ; ಜೀವನ ; ಆನಲಾವು 
ಬಾಟಕ್ಕಿ ಗಳಿದೆಯೊಳ್‌ ನಿಂದಿರ್ಪೆಂ (ಏುತ್ರ ಗೋ. ೨6-2೦) - ಬಾಕ್ಮೆ ೧. ಅಪ 


ಕೀರ್ತಿಯಂ ಪೊತ್ತು ಮೃತಜಿ:ವರಂದದೋಳ್ನಾವಿರ್ದ ಬಾಳ್ಮೆಯಂ ಸುಡಲಿ 
(ತುರಂಗ: ೭೯-೬) ; ಶಯ್ವಾರಿಸಿದ ಬಿರುದಾವಳಿಯ ಸಮ್ಮೋಹನಕ್ಕೆ ನೀನೇ 
ಕರಗಿ, ಬೇರೊಂದಚ್ಚಿನ ಬಾಳ್ಮೆಗೆ ಮಾರ್ಪಡುವುದೆ. ಶ್ರೀಮನ್ನಮಹಾಶಯ? 


(೭ಟ್ಮಂ. ೨೦೪-೦೨) ; ಅರ್ಥಹೀನಂ ಬಾಳ್ವೆ ಒಲುಮೆಯಿಲ್ಲದಿರೆ (೩ಶ್ಟ್ರಾಂಗ. 


೬೬-೭೯೨). ಬಾಲಿ*ಮೆ ; ವಿ. ವೃತ್ತಿ: ಅರಸನಾತಂಗುದಮಾನು 
ಮೊಸೆದು ತಂದೆಯ ಬಾಲಿಿಂದಗ್ಗಳ ಬಾಟ್‌ಮೆಯಂ[ಶಾಕಾಂ. ಬಾಳಂ,ದ 


ಬಾಳಂ] ಮಾಡಿದಂ (ವಡ್ಮಾಣ: ೦6-೨). [ಬಾಟ್‌ 3. - ಮೈ) 

ಬಾಲಿಕ್ಕೊದಲ್‌, ಬಾಳ್ಕೊದಲ್‌ (ನಾ). ೧. (ಬದುಕಿಗೆ) ಬಂಡವಾಳ 
ವಾದುದು; ಮೂಲಧನವಾದುದಂ : ಮದುವೆಗಿದು ಪೆತ್ತ ಮಕ್ಕಳಿಗಿದು 
ಬಾಟಕ್ಕೂದಲೆನ್ನದುಳ್ಳುದಂ ಸವಣರ್ಗಿಕ್ಕಿದಪಂ (ಸಮತ. . ೫:೪6)- ೨. 
ಬದುಕಿಗೆ ಆಧಾರವಾದುದು; ಜೀವನಸರ್ವಸ ಸ್ಯ ಅದು ಸುಖದೊಂದು 
ಪಿಂಡಮದು ಪುಣ್ಯದ ಪುಂಜಮುದಂಗಜಂಗೆ ಬಾಟ್‌ೊದಲದು ಚಿತ್ತಜಂಗೆ 
ಕುಲದೈವಂ (62ಫಿ. ೨-೭೪); ಕವಿಗಳ್ಲಿದು ಕೆಯ್ದನ್ನಡಿ 'ಕವತೆಗೆ ಬಾಲೋ 
ದಲುದಾತ್ತ ವಾಗ್ದೆ ೇವತೆಗುದ್ಳ NE Gas '' ಬಿದಿ ಮೇರೆದಪ್ಪ 
ನಿಷ್ಕರುಣದೆ ನ ನಿಮ್ಮ eR ಒದಲನಕ್ಕಟ ವಂಚಿಸಿ ಕೊಂಡು ಪೋದನೇ 
ಇವರ್ಧಪು. ೯-ಬ). ೩. ತವರು ; ನೆಲೆವೀಡು ; ಮೂಲಾಶ್ರಯ : 

ಒದವಿದ ಕೋಟಲೆಗಳ ಬಾಟಕ್ಕೂ ದಲೆನಿಸಿದ - ಘನಿ ೀಪೊಡಲಂ ನಿಲಿಸಿ 


ದುದರ್ಕೇನಾನುಮೊಂದು ನೆಪಮುಸಿರ್ದಪ್ಪೆ pes ೯೩೩): ಅದು 


ಬಾಟಕ್ಕೊಸರ್‌ 


ಪಿರಿಯ ಸಿರಿಯ ಬಾಟಕ್ಕೂದಲದು ಚಾಗದ ಭೋಗದಾಗರಂ (ಯಟಟ. 
0-೩). ಬಾಳ್ಕೊದಲ್‌ ; ೨. ಪುರುಷಾ]ರ್ತ್ತದ ನೆಲೆ ಸತ್ಯದ ಕರು 
ಪರಹಿತಲಕ್ಷ್ಮ ಗಿಕ್ಕೆದಾಣಂ ಸೌಚಾಚಾರದ. ಬಾಳ್ಕೊದಲೆಂನದೆ.- ನರನೆಂಬುದು 
ಹಿಂ[ಗನ]ಣುಗನಂ ಶೋಭನನ (೩32%. XX. ೩೬-೨೭; 11380). 
[ಬಾಟ್‌ + ಮೊದಲ್‌ ./ತಮಿ. ವಾಟ್ಮುತಲ್‌ಎ ದೇವರು, ಸೃಬ್ಬಕರ್ತ] 
ಬಾಟಿಕ್ಕೊಸರ್‌ (ನಾ). (ಒಗ್ಗರಣೆ ಹಾಕಿದ) ಗಟ್ಟಿಮೊಸರು : ಇದು 
ಬಾಟಕ್ಕೂಸರಿದು ಕಟಲಿಂತಿದು ರುಚಿವೆತ್ತಿರ್ದ ಪಾನಮಿದು ಮಜ್ಜಿಗೆ ತಾನಿದು 
ಶಿಖರಿಣಿಯೆನುತು೦ ತಿಂಬಿದಿಂಬಿ ತಂದೆಆದರಬಲೆಯರ್‌ ಸ೩ರ್ಪುಗಳಿಂ 
(ಸುಳುಮಾ. ೦೦-೩೧); ಸಮೆದೆಂ ಮೊಸರಂ ಬಾಟಕ್ಕೊಸರುಮನಾಂ ಘನವಾ 
ತಂದೆಂ (ಅರ್ಥನೇ. 6-೭೫)- [ಬಾಲ್‌ 4 ಮೊಸರ] 
ಬಾಟ್ವಿಂದರ್‌, ಬಾಳ್ವಂದರ (ನಾ) - ಬಂಲಕ್ಕೊಂಪ : ಕಾಯ್ತ, ಬಳ್ಳಿ 
ಗೌಂಗಿನ ಪಸುರ್ವಂದರುವುಂ ಪಣ ಮಧುರದ್ರಾಕ್ಷೆಯ ಬಾಲ್ವಿಂದರು 
' ಮನಿರ್ಕೊಲದೊಳಿಕ್ಕಿಸಿ (ಅರ್ಥನೇ. ೩-೦೦ ವ). ಬಾಳ್ವೆಂದರ : ಕೆಂದಳಿರ 
ತುಜುಗಲಿಂದೊಪ್ಪಂಬೆತ್ತ ಬಾಲಸಹೆಕಾರದ ಬಾಳ್ವಂದರಂಗಳೊಳ್‌ . . 
ಪಳುಕಿನ ವೇದಿಕೆಯೊಳ್ನಿಂದು (ಈಾಗಕು. ೨-೨೩ ನ). [ಬಾಲಿ 3-ಪಂದರ್‌] 
ಬಾಟ್ವಣ (ನಾ). ಜೀವಂತವಾಗಿರುವ ಧನ.- ಸಂಪತ್ತು : ಎನ್ನ 
ಕೊಂಡಾಟದ ಬಾಲ್ವಿಣಮೆ ! (ರಾಮಾಕ್ಕ- ೪೪-೦೧). [ಬಾಟ್‌ + ಪಣ್ಯ) 
ಬಾಟ್ವಿನೆ. ಬಾಳುಮನೆ. ಬಾಳ್ವನೆ(ನಾ). ತವರಂಮನೆ; ಮೂಲಾಶ್ರಯ: 
ಕನರ್ಗೊನರಿರ್ಕೆ ನುಣ್ಣಳಿರ ಬಾಟ್ವನೆ ಕೆ: ದಳಿರಿರ್ಪ ಬೀಡು ..- 
ದೋರೆವಣ್ಣ ಶಾಯ್ವನೆ ಪೊಸವಣ್ಣ ಗೊತ್ತಿಬನೆ ಕಣ್ಣೆ ಸೆದಿರ್ದುದದೊಂದು 
ಮಾಮರಂ (ಕ೦್ಮಳಾ- ೦೦೦): ಪಾರ್ವರ ಬಂಚದಲನ ಬಾಟ್ವಿ ನೆಯೆಂಂಬೂಂದು 
` ನೆಗಟಿಕಿಗಡರ್ಪಾಗಿ ಸಂದ ಅಹಿಚ್ಛತ್ರ ಪುರವರದ ರಾಯನ ಮನ್ನಣೆಯ 
ಬಿರ್ದಂ ಕೈಕೊಂಡು (ಕಾಶುಕೃ- ೬೩-೨೩). ಬಾಳುಮನೆ: ಖೂಳನೆಂಬೆನೆ ಸಕಲ 
ಕಲೆಗಳ ಬಾಳುಮನೆ ಗಡ ನಿನ್ನ ಬುದ್ಧಿ ವಿಶಾಲಮತಿ ನೀನೆಂಬೆನೇ ಜಗದಜ್ಞ 
ರಧಿದೈವ (ಕುವ್ಮಾಸ- ೦೩-೭೩) - ಬಾಳ್ವನೆ : ನೆಲವೆರ್ಣ ಪೊಂಬೆಳಸನ್ನೆಟ್ಟನೆ 
ಪಡೆದವರ್ಗೀಮೊಲ ಪಾಲ್ದೊನ್ನದ ತೆನೆ ಸುಜನರ -ಬಾಳ್ವನೆ ಕಳಮದಡ 
ನಿಡಿದೆನೆಯೆಸೆಗುಂ (ಉರ್ಕರೇ- ೨-೨೬). [ಬಾಟ್‌ 4 ಮನೆ) 
ಬಾಲಿ, ಬಾಳುವೆ, ಬಾಳ್ವೆ (ನಂ). ೧. ಜೀವನ; ಬದುಕು: 
ಉಟದಿರ್ಪಂತೆಮಗಾವ ಗರ್ವವಿಜ್‌ಯಲ್ವೇಡೆಮ್ಮನೆಮ್ಮೂಳ್ಳುದಂ ನೆಟ್‌ 
ಕೊಂಡೆವ್ಮುಯ ಬಾಟಕ್ಕಿಯೊಳ್‌ ನಿಟ್‌ಸುವಂ ನೀಂ. (ತಂಶಥಾ ೬-೩೦): 
ಅವಣ ಬಾಟಕ್ಕಿ ಇಂದಿನದಲ್ಲ, ನಿನ್ನೆಯದುಮಲ್ಲ, ಎಂದೆಂದಿನದು (ಅಂತಿಗೊ. 
೨೦-೪90). ಬಾಳುವೆ : ೧. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗ 
ನಂತೆ ಎನ್ನ ಬಾಳುವೆ (0ಸನ. ೩3); ಅರ್ಥವಿಲ್ಲದ ಸಿರಿಯ ಸಡಗರ ಅರ್ಥ 
ಯಿಲ್ಲದ ಬಾಳುವೆಗಳಿವನರ್ಥಪಾರಂಪರೆ '(ಕುಂಕ್ಮೀಉ. 9-8೬) : ಬಾಳುವೆಯ 
ಗೂಡೊಳನಿ ತತ್ತಿಯಿದನೆಂದು ಮೃತ್ಯು ತಾನಿಕ್ಕಿ ಮೆಯ್ದರೆಯಿತೆನಗರಿವೆ ? 
(೧920- ೩೦-೦). ೨. ಸಂಸಾರ; ದಾಂಪತ್ಮಜೀವನ : ಐದು ಮಾನವ 
ಕುಟ್ಟಿ ಒಂದು ಮಾನವ ಮಾಡು ಕಂಡಾ ಮದವಳಿಗೆ ಇದು ನಮ್ಮ ಬಾಳುವೆ 
ಮದವಳಿಗೆ (8ಸನ, 6೬೩) : ಅವಳು . , . ಮುತ್ತೆ ಕೈ ಹಿಡಿದವನ ಕೂಡ 
ಬಾಳುವಿ  ಮಾಡಡತ್ತೂವಳು (ಸನ್ನೆಣಾ. ೦೨೩). - ೩. ಜೀವಮಾನ ; 
ಆಯರಿಷ್ಯ : ಬದುಕಿನ ಅವಧಿ : ಏಸು ದಿನವೀ ಜಗದ ಬಾಳುವೆ 
(ಕುವ್ಮಾ ಅ- ೦೪-೩೨). ೪. ಅಭಿವೃದ್ಧಿ : ಕಾನನದಡವಿಯಲ್ಲಿ ಕಿಚ್ಚು 
ಬಾಣಾಳಾ. ಬ]ಳುವೆಯಾಗಿ ಮಿಕ್ಕೊಡೆ ಒಅಲುವ ಬಳ್ಳುವಿನಂತಿಪ್ಪರಯ್ಯಾ 


ಮನುಜರು ನರವಿಂಧ್ಯದೊಳಗೆ, (೧ತವ. ೨೨೭೬) ; ಕೇಳಿದಳು ಹರುಷದಲಿ 
ಪುತ್ರಕರೇಳಿಗೆಯ ಮುತ್ರೈದೆಶತನದಲ ಬಾಳುವೆಯ ಕೈಕೊಂಡೆನೆಂದೆಳ: 
ನಗುತ ಗಾಂಧಾರಿ (ಸಂಶ. ೨೦-೭)- ಬಾಳ್ವೆ : ೧. ಏನಾ 


ದೊಡೇನೋ ಮಕ್ಕಳ ಹಡೆಯದರ ಬಾಳ್ವೆ ಹೆಣಕೆ ಸರಿ (ಸಮ್ಮಳ . ೩-೮); 


೬೪ 


5 
10 
16 
Hel 
26 

30 


35 


$0 


ನಾಮಾನಿ ಬಾಲ್‌ ಲಾಬಿ ಖಾ, 
ಶೊ 
೦ 


೩ 


pr 


ಬಿಂಕ, 


ಸಕಲ ಪ್ರಾಣಿಗಳ ಪ್ರಯತ್ನವು ಬಾಳ್ವಿಗಾಗಿ, ಸಾವಿಗಾಗಿಯಲ್ಲ (ಶೇವಾಶ್ಮ. 
೨69). ೩. "ಆಯುುಸ್‌ ಎಇ ಆಯುಷ್ಯಂ, ಬಾಳೆ” (ಕಾಕಕ್ಕ- ೦೦೪)- 
ಬಾಳುವೆ ಮಾಡು, ಬಾಳ್ವೆಮಾಡು - ದಾಂಪತ್ಮಜೀವನ 'ನಡೆಸು ; 
ಒಕ್ಕತನ 'ವಾಾಡು : ಇಂಥವರೊಡನೆ ತಾನು ಇಲ್ಲಿಯವರೆಗೆ ಹೇಗೆ 
ಬಾಳುವೆ ಮಾಡಿಕೊಂಡು ಬಂದೆಯೆಂದು ಅವಳೇ ಆಶ್ಚರ್ಯ ಪಟ್ಟಳು 
(ಹಿತಾ. ೪0); ಯಾರೊಡನಾದರು ಬಾಳುವೆ ಮಾಡುವೆನಳಿವೆಣ್ಣಿನೊಡನಾಟ 
ಬೇಡ (ಇಂತಾಶ: 3೦೨-೯6) ; ಗಂಡನ ಮನೆಯಲ್ಲಿ ಆರು ತಿಂಗಳ ಕಾಲ 
ಬಾಳ್ವೆ ಮಾಡಿದ ಗಂಗತ್ತೆಯನ್ನು "ಆಟ' ತಿಂಗಳಲ್ಲಿ ತವರುಮನೆಯವರು 
ಪದ್ಧತಿಯಂತೆ ಕರೆದೊಯ್ದರು (೬೩ಉ- 0). (ಬಾಟ್‌ 4 - ವೆ] 
ಬಾಲಸ್ತಿಣ, ಬಾಳ್ವೆಣ (ನಾ). ಜೀವವಿದ್ದರೂ ಸತ್ತಂತಿರುವ ವ್ಯಕ್ತಿ ; 
ಜೀವಚ್ಚವ : ಪಂದಲೆಯೋಳಿದೋರಣದ ಸೀಯದರಂ ಪೊಸ:-:ದೂವೆ 
ದೂಪ ತೂಗುಂದಲೆ ಬಾಟಕ್ವಿಣಂ ಪೊಡರೆ ಬಳ್ಳುವ ಸಮ್ಮನ ಸೂಲಿಮಾಲ 
ದೊಳ್‌ ಸಂದಣಿಯಾಗಿ ನೇಲ್ವ ಪೆಣನೊಂದಿರೆ ನಿಂದುರಿಯುಿಯ್ಕಲೇಜ್‌ 
ಕೈರಂದಜಿಯಲೈ ಮಾಡಿದಡೆ ಮಂಚಿಕೆ ಮಿಂಚಿದುದಾ ಶ್ಮಶಾನದೊಳ್‌ 
(ಕಾವ್ಮಾರ. ೩೬) ಐ ವಿಜಯಸಾಪುರೀಶನಂ ಬಾಟಕ್ಕಣನೆಂಬಿನಂ ಪಿಡಿದು ಕೆಯ್ಲೆಲ3 
ಗೊಂಡುಜ್‌ ಪಾಡಪಂತದಿಂ ಬಾಟ್ವಿನಭೇದ್ಯವಿಕ್ರಮನೆನಲ್‌ ಮೆಜಕಿವಂ 
ಚಿಕದೇವಭೂವರಂ (ಗೀತಗೋ. ೬3-0೪): ಬಾಳ್ವೆಣ : ಕಂಗೆಟ್ಟು 
ಬಾಯ್ವಿಟ್ಮು. ಕಲುಮರನಾಗಿ ಕಂಡು ಮತಿಗೆಟ್ಟು ದೆಸೆಗೆಟ್ಟು ಬಾಳ್ವೆಣನಾಗಿ 
(ಕಣ್ಠರ- ರೇ. ೦೪೬-೦೪) ; ಬದುಕಲೆಳಸಿದರಿಂತು ಬಾಳ್ವೆಣಗಳಂಗಿ ! (ತತ್ರ ಸ್ಮ. 
0a): [ಬಾಲು + ಪಣ) 
ಬಾಟಲಿ, ಬಾಳ್ವೀಲಿ (ನಾ). ಇ ಬಾಲೊಟಿಸ್ಸಿ : ಪೂತ ಚೂತವನಮೆ 


ಬಾಲಕ್ವೀಲಿಯಾಗೆ - ಅಶೋಕೋದ್ಯಾನಮಧ್ಯದೊರ್ಳ (ಕಾಂತಿಷ್ರ- 
೪೨೪೩ವ); ಆ ನಕ್ಕಿಕ್ಕಿದ ಬಾಲಕೀಲಿಯಂತೆ , . . ನವ 
ಘಲಂಗಳಿಂ - ನೆಜಿಹಿದೊಪ್ಪುವ. ಮಾತುಲುರಗದ ಪೊದಜುಗಳುಮಂ 


(ಶಂಕತಂ. ೦೦೭.-೦೨) ; ನಂದನಕ್ಕೆ ಬಾಟಕ್ಷೀಲಿಯಾದ ಕೇದಗೆಯ ಬನದ: 
ಬಳಸಿನೊಳಗೆ ಶಿವನರಿೆವೆಣ್ತನಂ ಹರಿಯ. ಹಾದರವಬ್ಬಜನೊಲ್ಬ ಲಜ್ಜೆ 
ಹೆ:'*ಪಿ ನನೆವಿಲ್ಲ ಬಲ್ಲಹನ ಶೌರ್ಯಮಂ (ಅನಂತ. ೦-೯೦ ೫). ಬಾಳ್ತ್ವೇಲಿ : 
ಕಂಜಾಸ್ತ್ರನ ವನದುರ್ಗದಂತಾಯ್ತುಪರಂಜಿಗೇದಗೆಯ ಬಾಳ್ವೇಲಿ (ಶಿ wo: 
೦-೬9); ಸುತ್ತಿದ ಜಲಖಾತಿ ಮಿಸುನಿಗೇದಗೆಯ ಚೆಲೆತ್ತ ಬಾಳ್ವೇಲಿ 
(ನಾಗಕು. ೨-೩೨). [ಬಾಲ್‌ 1 ಬೇಲಿ] | 
ಬಾಟ್ಸಿಬ (ನಾ). ೬ ಬಾಲಕ್ಕಿಣ : ಎಲೆಲೆ ಸಮ್ಮಂಗುಂದಿದ ಪುಕ್ಚಬೌಯ 
ಬಾಟ್ಲಿಬಮೆ | (ಕಾತತಿಕ್ಶ- ೦೦೨-೦೫). [ಬಾಲ್‌ 4+ ಸಬ (ಆ ಶಬ)] 


ಬಿಂ, ಬಿಮಲ್ಮ, (ನಾ). ಶೂನ್ಯತೆಯನ್ನು ಸೂಚಿಸಂವ ಒಂದು 
ಅನುಕರಣಶಬ್ದ : 16). ಬಿಮ್ಮು: ಒಂದೆ ನಿಮಿಷದ ಆಯು 


ಮೆರುಚಣವೆ ಕತ್ತಲೆಯು ಬಿಮ್ಮೆಂಬ ಕತ್ತಲೆಯು (4ಂಸೋ- ೪0-೪). 
“ಬಿಮ್ಮುಗಜ"' ಪರಾ. 

- ಬಿಂಬಿಮ್ಮೆನ್‌ ಎ ನಿರ್ಜನವಾಗಿರು ; ಬಿಕೋ ಎನ್ನು : ಬಿಂಬಿಮ್ಮೆಂಬ 
ಪೇರಡವಿಯಂ ನೋಡಿ ಜಳಜಮಂಖಿ ನಾಡೆಯುಂ ತಲ್ಲಟದಿಂ ಭೋರೆಂದು 
ಸುಯನತ್ಹಿ (ಕರ್ಮಾಮ್ಮ. ೩-೫೩). 


ಬಿಂಕ, (ನಂ). ೧. ಗರ್ವ; ಜಂಬ; ಸೊಕ್ಕು: “ವಕ್ಕೆವಂ. 
ಬಿಂಕಂ . . . ಅದಟಂ _. ಈ ೭ ಗರ್ವಂ” (ಕಕೆಸಾ. 8೬-340) ; ಆ 
ದ್ರುಷದಜಿಯೊಳ ನೆರೆದೊಸಗೆಗೆ ತಮ್ಮ ಬೀರಮಂ ಬಿಂಕಮುಮಂ 


ತೆಅವುಂ ತೆಲ್ಲಂಟಿಯುಮೆಂದರಿಕೇಸರಿಗಾಗಳೀವವೋಲ್‌ ಬೆನ್ನಿತ್ತರ* (ಶಾಪ. 
೩-೬೨) : ಬೇಡಿದ ಶರಣಗ್ಗಿಲ್ಲೆನ್ನದೀವೆನೆಂಬ ಗೀತದೊಳಗಣ ಬಿಂಕದ 
ಬಿರುದಂ ಕೇಳ್ದು ನಿನ್ನೊಳೊಂದಂ ಬೇಡಿ ಬಂದೆಂ (816. ೦೨-೪೬) ; ಕಡಲು 
ವರಿವರುಣುಂಬುಜಲಧಿಗೆ ಬಿಡಿಸಿದವು ಬಂಕವನು ಶಿವಶಿವ ವನುಂಡಿವ ಕವಿ 


ಬಂಕ್ಕ 


ಯಾರಿನ್ನು ಪಾರ್ಥಕುಮಾರನಾಹವದ (ಕುನ್ಮಾರ್ರೋ- ೩-೬). ವಿ. ಠೀವಿ; 
ಗತ್ತು: ಗಾಂಭೀರ್ಯ : ಬಿಂಕದಿಂ ಬಲಗೆಲದೊಳ್‌ ನೆಗಟಕ್ಕಿವಡೆ 
ದಿರ್ಪರಸಂಚೆಯ ಪಿಂಡು (ಕರೀ. ೧೨೮) : ಆವ ಬಿಂಕಮೋ ಎಡಗಾಲ 
ಗದ್ದಿಗೆಯ ಮೇಲೋವಿ ಮಡಿದು ಠೀವಿಯೊಳೆಸೆದನಾ ರಾಯ 
(೪68. ೧-೩೦): ೩. ಹೆಮ್ಮೆ; ಸ್ವಾಭಿಮಾನ: ಬಿಡೆ ನಿನ್ನ 
ಪಾದವ ಬಿಂಕವಿನ್ನೇಕೊ ಕೊಡು ಮನದಿಷ್ಟವ ಕೋಪವಿದೇಕೊ (ಫುರಂರ: 
ಲಂಕಾದುರ್ಗಕೆ ಸರಿಯೆಂದಾವೂರ ಬಿಂಕದೆ ಕೊಂಡಾಡು 
ತಿಪರು (ಕಂಠರಿ. ೦೬-೬೨) ; ಗಂಡನ ಬಿಂಕ ಹೆಂಡತಿಯ ದೈನ್ಯವನ್ನೇ 
ಬಯಸುತ್ತದೆ (ನುಕಾಗ. ೨೪. ೪. ಬೂಟಾಟಿಕೆ : ಡಂಭಾಚಾರ : 
ಬಾಯ ಬಿಂಕದ ಸವಿನುಡಿಯನಾ ರಾಯರಾಡಿದರಲ್ಲಿ (ನಳತ. ೩-೬೦) ; 


0-೨೩ ಶಂ ನಿ); 


ನಾವು ಯೋಧರು, ನೋವನ್ನೂ ಸಹಿಸಬಲ್ಲೆವು. ಸಂತೋಷವನ್ನೂ ಸಹಿಸ 
ಬಲ್ಲೆವು. ಈ ಎರಡೂ ನಿಮಗೆ ಸಾಧ್ಯವಲ್ಲ. ಇದೊಂದು ಬಿಂಕ 
(ಕಾಂತಾ. ೬೪). ೫. ಆಡಂಬರ: ಡೌಲು : ಪಾತ್ಯ್ಯಾವು ರಣ 


ಧೂಳಿಖಾನನ ಬಿಂಕದೆ ಬೀಳ್ಕೊಟ್ಟನಾಗ (ಕಂಠಿ. 0೦-೪)- ಹ. ಒಯ್ಕಾರ; 
ಬೆಡಗು : ಬಿನ್ನಾಣ : ಸ್ಮರಸಂಜೀವನೆ ಕ ೈಷ್ಣೆ ಪೂಮಂಡಿಡಳ್‌ ; . 
ಆ ಬಿಂಕಮಾ ತರಳಾಪಾಂಗವಿಲಾಸಂ .. . . ಏಂ ಮನಂಗೊಳಿಸಿತೋ 
ಚಾಳುಕ್ಕಕಂದರ್ಪನಾ (ಗರಾಯಖ- ೪-೩೦) ; ನಳಿತೋಳ್ಸಳ ಮುತ್ತಿನ 
ಸರಿಗೆಯನಾಂತೆಸೆಯೆ ಕಾಂತೆ ಬಿಂಕಮನಾಂತಳ್‌ (ಗವ: ೦೦-೧೧೭) : ನಿನ್ನ 
ನಡೆವ ಬಿಂಕದ ಗಾಡಿಯುವುಂ ಆ ನಿನ್ನ ಕಿಟುನಗೆಯ 
ಬಗೆಯುಮಂ ಕಂಡು ಸೋಲ್ತು ಮೆಚ್ಚಿದೆನಲ್ತೆ ! (ರಾಮಾಕ್ಯ. ೩೬-೪)- 
೭. ಸೊಬಗು: ವಿಲಾಸ: ಸೊಗಸು: ಶ್ರೀವತ್ಸಾಂಕನ ಸುಲಲಿತ 
ಯಾನದ ಬಿಂಕಮನನುಕರಿಸಿ ತೋಜುತಿರ್ದಳದೊರ್ವಳ್‌ (ಗರಿ. ೩-೨೦): 
ನಿಡುಹುರ್ಬಿಂಗಂ ಕರ್ವಿಲ್ಲ ಬಿಂಕಮಂ ಸುಂಕಮಿಕ್ಕಿದಂತೆ . . . ಶೃಂಗಾರಕ್ಕೆ 
ಸೀಮೆಯನಾಗಿಪ್ಪಳೆ (ಭಜ್ಮಾಸ್ತ್ರ- ೨-೩೨ ನ); ಬಿಂಕದಿಂದಲಿ ಕೊಳಲೂದುತ್ತ 
ಪಾಡುತ್ತ - ಪಂಕಜಾಕ್ಷನು ಬಂದ ಕಾಣಿರೇನೆ (ಭ್ರರಂರ. ೧-೦೪೦-೩). 
೮. ಹಿರಿಮೆ; ಮೇಲ್ಮೆ : ಅತಿಶಯತೆ : ಶಂಕರಂಗೆ ಸಕಲ ಮಜ್ಜನಾದಿ 
ಪೂಜೆಯಂ ನಿಮಿರ್ಚಿ ಬಿಂಕದಿಂದೆ ಕನಕರತ್ನರಾಶಿಗಳನೆ ಹತ್ತೆ ಸಾರ್ಚಿ 
(ಮುಳಿರ.ಹ- ೨೨೦-೦೦) ; ಅರಸನಭ್ಯುದಯವನು ಭೀಮನ ಧರಧುರವನ 
ರ್ಜುನನ ಬಿಂಕವನು ... ಕಂಡೆದೆ ಬಿರಿದುದು (ಕುನ್ಮಾಸ. ೦೨-೩೪): .ಸಾಸಿರದೆ 
ಬಿಂಕದ ಕರಿ ಹತ್ತೂ ಕೂಡಿದ ಬಲುಪೌಜನಂಕುಶಖಾನ ತೋಟದನು 
(ಕಂನರಿ. ೧೦-೯೫). ೯. ಸಾಹಸ: ಪರಾಕ್ರಮ; ದಿಟ್ಟತನ : ಬಿಂಕದಿಂದ 
ಸಿಯಂ ಜಡಿದು (೧3ತ್ಯ- ೦೬-೦೮); ಮನ್ನಣೆಯ ಬಿಲ್ಲ ಗುರುವಿನ ಬಿಂಕ 
ಬಯಲಾಯ್ತಿಲ್ಲಿಯೆಂಬಪಕೀರ್ತಿ ಹೊಟುವುದು '(ಕುವ್ಮಾರ್ರೋ. ೦೩-೦೧೨ 
೧೦. ಅಟ್ಟಹಾಸ; ಆಟೋಪ : ಧರಾಧೀಶರಾಗಳ್‌ ಪೊಣರಲ್‌ ರಾಜೇಂದ್ರ 
ಹಮ್ಮಾರನೆ ತುರಗಿರಿಯಂ ಮುತ್ತಿದರ್‌" ಬಿಂಕದಿಂದಂ (ಕಂಾರೆ. ೩-೫). 
೧೧. ಜಂಬದ ಮಾತು ; ಹೆಮ್ಮೆಯ ನುಡಿ: ಧನವ ಕೊಟ್ಟಿನು 
ತನುವ ಕೊಟ್ಟೆನು ಮನವ ಕೊಟ್ಟೆನು: ಕೊಟ್ಟಿನೆಂಬೀ ಬಿನುಗು ಬಿಂಕವ 
ನಾಡಲಾ ಧನ ತನು ಮನಂಗಳನು ನಿನಗೆ ಕೊಟ್ಟವರಾರು (ಶ್ರಶುಊೀ- 
೧೬-೪೯). ೧೨. ಶಸ್ತ್ರಪ್ರಯೋಗದಲ್ಲಿ ಒಂದು ರೀತಿ,-ಬಗೆ : ಬಿಂಕಂ 
ಭ್ರಮರೀಜ್ಮಾಲೀಢಮಾಕಿ.ರ್ಣತೆ ... ಬೆಡಂಗೆಂದೆನಿಪನಿತಜ ವೈಚಿತ್ರ್ಯದಿು 
ಶಾನೆ ಶಸ್ತ್ರಾಗಮಶಿಕ್ಷಾಚಾರ್ಯನೆಂಬೊಂದೆಸಕದಿನೆಸೆದಂ ನಾಡೆ ಕಂದರ್ಪ 
ದೇವಂ (ಕುಸುವೂ. ೩.೬೪). 'ಬಿಗ್ಗಿ ಪರಾ. 
(ದೇ: ॥ ತುಳು, ತೆಲು. ಬಿಂಕ] 
ಬಂಕ್ಕ 'ಬಿಂಗ್ಕ' ನೋ. 


ಬಿಂಕಂಗುಂದು (ಕ್ರಿ). ಶಕ್ತಿಯು ಕುಂದು: ಪರಾಕ್ರಮವು ಕಡಮೆ 
ಯಾಗು : ಬಾನ್ಬಟ್ಟೆಯೊಳ್‌ ಬಜುವಿಸಿಲ್‌ ಬೆನ್ನಂ ಸುಡೆ ಬಿಂಕಂಗುಂದಿ 


ಹಿ೪೨೪ 


25 


ಬಿಂಕಣಗಿವಿ 


ಬಳಲ್ಹು ಬರ್ಪ ಗರುಡದಂಪತಿಗೆ ತಂಪಂ ಪರೆಪಲೆಂದು ... ರಂಜಿಪ ಪರ್ಣ 
ಪೂಳಿಯಿನೇಳ್ಲೆ ವೆತ್ತು ತಾಳಭೂರುಹದಿಂ ... ಮಹಾಗಹನಮೊಪ್ಪಿರ್ದುದು 
(1050- ೩-೩೩ ವ). [ಬಿಂಕ 4 ಕುಂದ್ಕು) 

ಬಿಂಕಂಗೆಡಿಸು (ಕ್ರಿ). ಗರ್ವವು ನಾರವಾಗುವಂತೆ ಮಾಡು; 
ವನ್ನು ತಗ್ಗಿಸು : ಬಿದಿಗೆವೆಆ5ಯ ಬಿಂಕಂಗೆಡಿಪಧರಂ ... 
ಸತಿಗೆ (ಕಳಾ. ೨-೪). [ಬಿಂಕಂಗೆಡು 4 - ಇಸ್ಕು) 

ಬಂಕಂಗೆಡು (ಕ್ರಿ). ಗರ್ವವು ನಾಶವಾಗು ; ದರ್ಪವು ಅಳಿದುಹೋಗು : 
ಅಹಂಕಾರವಡಗು : ಪೊಡವೀಶರ್ಬ್ರೀತಿಯಿಂದಂ ಸೆಡವರಡಗುವ 
ರ್ಕ್ಕೊೋಡುವರ್ಕ್ಯೊಂಕಿ ಬಿಂಕಂಗೆಡುವರ್‌ (ಎಳ. x1 ತಿತ್ರದು- ೨-6; 1356). 

[ ಬಿಂಕ್ಕ 4 ಕೆಡು, ] 

ಬಿಂಕಂಬಡೆ (ಕ್ರಿ). ಸ್ವಾಭಿಮಾನದಿಂದ ಕೂಡಿರು : ಅತ್ಯಂತ ಚತುರ 
ಚಿತ್ರಿಕನೊರ್ವಂ ಬಿಂಕಂಬಡೆದೈ ತಂದು ಕಂತುನಿಭಂಗಭಿವಂದಿಸಿ 
೩-೪). [ಬಿಂಕ *- ಪಡೆ] 

ಬಿಂಕಂಬೆಜು (ಕ್ರಿ). ೧. ವಿಲಾಸದಿಂದ ಕೂಡಿರು: ಸೊಗಸನ್ನು 
ಹೊಂದಿರು : ಬಂಕಂಬೆಿತ್ತೆಸೆವಂಚೆಯಂ ಸಂಕುಳಮುಂ ತೊಂಡುಗೆಡೆವ 
ಶುಕಶಾರಿಕೆಯುುಂ ಸೊಂಕಿ ಬಲವಂದು ತೀಡುವ ಶೆಂಕಣಗಾಳಿಯುವಮಿವೇಂ 
ಮನಂಗೊಳಿಸಿದುವೋ (ಉಾನ್ಕಾನ- ೦೪); ಬಿಂಕಂಬೆತ್ತಿರೆ ಹಸ್ತನಖಾಂಕುರ 
ದೊಳ್‌ ಬಾಹುಶಾಖೆಯೊಳ್‌ ದಿವಿಜನಟೀಸಂಕುಳಮುಂದನುಗತಿಯಿಂದಂ 
ಕುರಶುಖಾಭಿನಯಮನೇ೦ಂ  ತೋಜ್‌ದುದೋ (ತಂದ್ರ ಫು. ೧೨-೦೯೨) ; 
ಬಿಂಕಂಬೆತ್ತರ ಮಕ್ಕಳ ತಂಡದ ಮಂತ್ರಿಗಳ ಗೊಂದಣದತಿಚತುರ 
ಕವೀಂದ್ರ ರ ಬಲುಸಂದಣೆಯೊಳು . , . ಓಲಗಮಿರ್ದಂ ಜಯಭೂವರನು 
(8ಡುಕಾ- ೩-0). ೨- ಉಬ್ಬು: ಸಡಗರಿಸು : ಉತ್ಸಾಹಿಸು ; ಬಿಂಕಂ 
ಬೆತ್ತುಬುಬೆಂದಾಡುತ್ತಂ ಆಡುವ ಗುಂಡಯ್ಯನ ಪೊಸನೃತ್ಯಂ (ಕುಂಂ೨. 
೧೩೦-39): ೩. ಗರ್ವಿಸು ; ಜಂಬಪಡು : (6). [ಬಿಂಕ ಪೆಣು,] 

ಬಿಂಕಕಾತಿ 'ಬಿಂಕಗಾತಿ' `ನೋ. 

ಬಿಂಕಕಾರ್ತಿ "ಬಿಂಕಗಾರ್ತಿ” ನೋ. 

ಬಿಂಕಕಾಆಿ (ನಾ). ಅಹಂಕಾರಿ: ಗರ್ವಿಷ್ಠ: ಬಿರುದಿನ ಬಿಂಕಕಾಅರ ವಾಸಿಗರ 
ನಲ್ಲೆ ನಿಸುವಲ್ಲಮನೆಂಬ ಪೆಸರೆನಗೆ (ಶ್ರಕುಳೀ. ೩-೦೩), [ಬಿಂಕ 4 -- ಕಾಲ] 

ಬಿಂಕಗಾತಿ. ಬಿಂಕಕಾತಿ (ನಾ). ೧. ಒಯ್ಕಾರಿ; ಬಿನ್ನಾಣಗಿತ್ತಿ ; ಕನ್ನಡಿ 
ಗಿಂಡಿ ಬಿಜ್ಜಣಿಗೆಗಳ ಪಡಿದೂಳಿಗಗೈವ ಬಿಂಕಗಾತಿಯರಾ ಪೊಡವಿಯಾಣ್ಮನ 
ಪೊದ್ದಿಹರು (ತರಬ: ೦-೦೬) ; ಗುರುವ ನೋಟದ ಬಿಂಕಗಾತಿ .. 
ಸೋಗೆಗಣ್ಣುಗಳಿಂದ ಕರೆದಳಾ ಕಾಮುಕರರಸಿ (ಉಂರಳಾ- ೩-೦೦). ಬಿಂಕಕಾತಿ: 
೧. ಕರಜಾಣ ನಿನ್ನೋಪನೆಂದು ಸಿರಿವೆಣ್ಣು ಕಿವಿ ಸಾರ್ದು ಸೂಚಿಸು 
ತೋಲೈಸಿ ಬರೆ ಬಂದಳಾ ಬಿಂಕಕಾತಿ (ಠರತ- ೭6-೦೦೪). ವಿ. ಸೊಕ್ಕಿನವಳು; 
ಗರ್ವದ ಹೆಂಗಸು: (9). [ ಬಿಂಕ -- - ಕಾಶ್ಮೀ) 

ಬಿಂಕಗಾರ್ತಿ, ಬಿಂಕಕಾರ್ತಿ (ನಾ). = ಬಿಂಕಗಾತಿ ೧: ನಲವಿಂದಮೊಡ 
ನೊಡನಡಿಯಿಟ್ಟರ* ನೆರೆದು ಬಿಂಕಗಾರ್ತಿಯರರೆಬರ್‌ (ಕಣ. ೯3); 
ನಡೆಯ ಬೆಡಗಿನ ಬಿಂಕಗಾರ್ತಿ( ಶಾಳಾ. ಕಾಶಿ ]ಯರ್‌ . ನಡೆ 
ತಂದರು (ಕಂತ್ರಿ. 93-84)- ಬಿಂಕಕಾರ್ತಿ ; ಬಿಂಕಕಾರ್ತಿಯರಲ್ಲಿ ಕಡುಗಾಡಿ 
ವೆತ್ತಿರುತಿಹರು (ಕುರಾಸಾಂ. ೩-೩೩); ಜೆಡೆಯ ಗೊಂಡೆಯ ಬಿಗಿದೊತ್ತಿ 
ಕಟ್ಟಿದ ಜವದಾಡೆ ಚಿತ್ತಕೆಳಸಿ ಬಿಂಕರ್ಕಾಣಕಾಂ. ಗಾ]ರ್ತಿ ಬಿಬ್ಬಿಯರವ 
ನೊತ್ತಿನೊಳೆಯ್ತುಂದರಂದ: (ಕುರಾಸಾಂ. ೧೮-೦೪) - 

[ಬಿಂಕ 7- -ಕಾಅ -- -. ಶ್ಶಿ (ಆ ಎ ಇತ್ತಿ)] 

ಬಿಂಕಣ “ಬಿಜ್ಜಣ' ನೋ. 

ಬಿಂಕಣಗಿವಿ. ಬಿಂಕಣಿಗಿಎ (ನಾ). ಬೀಸಣಿಗೆಯಂತೆ ದೊಡ್ಡದಾಗಿರುವ 
ಕಿವಿ: “ಬಿಂಕಣಗಿವಿಯು' ಪರಾ. ಬಿಂಕಣಿಗಿವಿ : ಒರ್ಪನೆಯ ಬಂಕಣಿ 


ಅಹಂಕಾರ 
ಒಬ್ಬಿ ದುವಾ 


(ಇಯಕಾ- 


ಬಿಂಕಣಗಿವಿಯ 


ಗಿವಿಯ ಮೂಗೊಂಕುಮೂಗಿನ ಪೇರೊಡಲ ಇಲಿದೇರ ಬೆನಕ! ಇದೆ 
ಮುಣಿವೆಂ (ಕಾತುಕ್ಕ. 66-30). "ಬಿಂಕಣಿಗಿದಿಯು' ಪರಾ. 
[ ಬಿಂಕಣ (ಬಜ್ಜಣ) + ಕಿವಿ] 
ಬಿಂಕಣಗಿವಿಯ, ಬಿಂಕಣಿಗಿವಿಯ (ನಾ). ಬೀಸಣಿಗೆಯಂತೆ ದೊಡ್ಡ 
ದೊಡ್ಡ ಕಿವಿಗಳುಳ್ಳವನು; ಗಣಪತಿ : “ಕರಿಮೊಗಂ . . . ಬಿಂಕಣ 
1 ಶಾಕಾಂ. ಣಿ ]ಗಿವಿಯಂ, ತಂದೆಯು ತಂದೆಯಿಲ್ಲದವಂ ಆ ಈ ೭ 


ಎನಾಯಕಂಗೆ ಪೆಸರ"” (ಕಕಸಾ- ೪೬-೪); “ಬಿಜ್ಜೆವಳಂ . . . ಬಿಂಕಣಗಿವಿ 


ಯನು ಮುೂಸಕದೇರನೆನೆ ವಿನಾಯಕನ ನಾಮಂ” (ಕ್ಕಕ್ಕೆ. ೩). 
ಬಿಂಕಣಿಗಿವಿಯೆ : ಬಿಂಕಣಿಗಿವಿಯನೆ ಪಾಲಿಪುದಂಕುಶಧರ ದಯದಿ 
(ಕುಮಾವಿ- ೧)- [ ಬಿಂಕಣಗಿವಿ + -ಅ್ಯ] : 

ಬಿಂಕಣಿ ಬಿಜ್ಜಣ' ನೋ. 

ಬಿಂಕಣಿಗಿವಿ 'ಬಿಂಕಣಗಿವಿ' ನೋ. 

ಬಿಂಕಣಿಗಿವಿಯ  “ಬಿಂಕಣಗಿವಿಯ' ನೋ. 

ಬಿಂಕಣೆ (ನಾ). ಒಯನ್ಯಾರ ; ಒನಪು: ತೊಟ್ಟ ಸಿಂಗಾರದ ಕೊಂಕು 
ಬಿಂಕಣೆ ರಸ ತೊಟ್ಟಿಡುವಂತೆ ಲಾವಣ್ಯ ಮುಟ್ಟೈ ಕಂದುವ ಮೈಯ 
ಪೆಂಗಳಿದ್ದರು (ಭರತ. ೦೨-೬೦). [ ಹಿಂಕ್ಕ * - ಅಣೆ] 

ಬಿಂಕತನ (ನಾ). ಗರ್ವ; ಸೊಕ್ಕು: ಬೇಡಿದರೆ ಕೊಡದಿಹಗೆ ಕಡುಬಿಂಕ 
ತನವೇಕೆ ಪಾಡಲಟ್‌ಯದವಂಗೆ ಪ್ರೌಢತನವೇಕೆ (ಪ್ರರಂದ- ೨-೬೨-೦). 

[ಬಿಂಕ್ಕ 4+ - ತನ] 

ಬಿಂಕಪಡು (ಕಿ |). ಗರ್ವಿಸು; ಅಹಂಕಾರ ಪಡು; ಸೊಕ್ಕು : ಇತರ 
'ಬಂಧುಜನರೂ ಸೇನಾಪತಿಗಳೂ ತಮ್ಮಿಂದಲೇ ಈ ದ್ವಾರಕಿಯು ಉಳಿದಿರು 
ವುದೆಂದು ಬಿಂಕಪಡುವರು (ಶೀತಿಶಂ- ಸ. ೦೬) [ಬಿಂಕ್ಕ-ಪಡ್ಕು] 

ಬಿಂಕೆಯ (ನಾ). ಒಬ್ಬಾತನ ಹೆಸರು: ಕನ್ನರವಲ್ಲಹಂ' ಪೃಥುವೀ 
ರಾಜ್ಯಂಗೆಯ್ಕೆ ಬಿಂಕೆಯ ನಾಡಾಳೆ (ಎಕ. ೪11, ಸೊರಂ- ೭೭-೩; 940), 

[ಐ ಇದು 'ಬಂಕೆಯು' ಎಂಬುದರ ಅಪಲಿಖತವಿರಬಹುದು]. 

ಬಿಂಗ್ಗ, ಬಿಂಕ್ಕ. ಬಿಂಗು (ನಾ). ೧. ಒಂದಂ ಬಗೆಯ ದೊಡ್ಡ 

ಜಾತಿಯ ತುಂಬಿ ; ಭ್ರಮರ ; “ ಆಅಡಿಯಲರ್ವಕ್ಕಿ - ಬಿಂಗ 


ಬಂಡುಣಿಯೆಲರುಣಿಯು ಪಜಮೆ ಚಿತ್ರವಿಹಗಕ್ಕೆ ನಾವುಂ ” (ಕಣ್ಮನ - ೨೪); 
ಭೃಂಗ- ಬಿಂಗ ; ಭೃಂಗಾರ . . ಬಿಂಗಾರ (ಶಶುದ- ೨೬6 ಪ್ರಯೋ). ವ. 
ಒಂದು ಬಗೆಯ ಖನಿಜ ; ಕಾಗೆಬಂಗಾರ; ಅಭ್ರಕ : ಜಲವಿಹಗಾವಳಿ 
ಜಲಚರಜಾಲಂ ನೆಅ್‌ ಚಿತ್ರಿಸೆ ಜಳಕನೆಸೆವ ತೆಳುವಳುಕಿನ ಬಿಂಗದ 
ಮೇಲ್ಮಟ್ಟೊಪ್ಪಿದುದು (8ಯಣ- 6-೬) ;* ಬಿಂಗದ ಕುಪ್ಪಿಗೆಗಿಳಿವ ಕುಂಕು 
ಮುದ ನಿರಂಗದಿ ತಾಂಬೂಲರಸವ ನುಂಗುವಾಗಿದಿರಿಗೆ ತೋಜುವುದರಸನ 
ನುಂಗೊರಳೇನ ಬಣ್ಣಿಪೆನು (ಕರಶ- ೩-38): ಬುದ್ಧಿಯೆನಿಸುವ ಕರಣವನು 
ಭವಸಿದ್ಧವಾಗಿಹುದಾತ್ಮನಡಿಯೊಳಗಿರ್ದು ತೋಜುತ ಬಯಲೊಳೆಸೆಯುವ 
ಬಿಂಗದಂದದಲಿ (6ಕ್ಕುಕ- ೭-೮). ೩. ಒಂದು ಬಗೆಯ ಬಳ್ಳಿ : “ ಪಜಟಿ 
ಯೊಳಗಭ್ರಕದೊಳಂ ಲತೆಯೊಳಂ ಬಿಂಗ” (ಕಜ್ಮಮುಂ. 69). ಬಿಂಕ್ಕಇ ೨. 
ಫಿರಂಗಿಶೂಲಿಗೆ : - ರಸ, ಗಂಧಕ ... ಗೇರ ಹರಳ ಕುಟ್ಟಿ ಬೀಜವ ತೆಗೆದು 
ಬಿಂಕದ ಹಾಗೆ ಕಾಸಿ (ಏವೈು. ೬೯): ಅದರಲ್ಲಿ ಬಿಂಕದ (108) ಹುಡಿಗಳು. 
ಕೆಲವು ಬೆಣಚು(೪೮16p೩r)ಗಲ್ಲು ಇವೆಲ್ಲ ಥಳಿಸುವುವು (ಕಾಂಕ್ರ - 7. ೦೪೬): 
ಇದು ಒಂದು ಕರಡಿಯಂತಿದ್ದು. 
ನಡುವೆ ಸೆಳೆದು ಹಿಡಿಯಲ್ಪಟ್ಟ ಒಂದು ಬಿಂಕದ ಪರೆಯಿಂದ ಕೂಡಿರುತ್ತದೆ 
(ಕಾಂ. ೨). ಬಿಂಗು: ೨. “ ಬಂಗು (ಗು-ಭೃಂಗ ಎ ಅಭ್ರಕ ” 
(ತದ್ಮಳೋ. ೩೦): ಇಂಗು ಕರ್ಪುರವಕ್ಕು ಬಿಂಗು ಬಜ್ಜರವಕ್ಕು 

ಕರ್ಮ ತಾ ಹಿಂಗುವ ದಿನಕೆ (ಸರ್ಕ್ಣ ೪೯೨): [ಆ ಸಂ. ಭೃಂಗ] 

ಬಿಂಗ್ಯ (ನಾ). ದೋಷ; ಕುಂದು; ಹುಳುಕು. 


ಒಳಗಡೆಯಲ್ಲಿ ಎರಡು ರಬ್ಬರ್‌ ಬಳೆಗಳ. 


೬೪೨೫ 


40 


48 


ಬಿಂಜ 


ಬಂಗ ಬಿದಿಸುಎ ಹುಳುಕನ್ನು ಹೊರಹಾಕು. -ಹೊರಪಡಿಸು ; 

ತಂಗಿಯಾದರೂ ನಮಗೆ ಅನುಕ ಲಳಿದ್ದರೆ ಆ ಗೋವಿಂದನ ಬಿಂಗ ಬಿಡಿಸು 
ತ್ತಿದ್ದೆ (ರಕ್ತರ. ೨೯೨): [೯ ಮರಾ. ಬಿಂಗ] 

ಬಿಂಗಗೆಕ್ಕೆ (ನಾ). ಅಭ್ರಕದಂತೆ ನುಣುಪಾದ ಕಪೋಲ, ..ಕೆನ್ನೆ : 
ಬಲ್ಬುರ್ಬಿನ ಬಿಂಗಗೆಕ್ಕೆಯ ಬಿಂಬಾಧರದ . . . ಬಾಲೆಯೊರ್ವಳ್‌ . . . 
ಬರುತುವಿರ್ದಳ್‌ (ಕಾಮಾಕ್ಕ. ೪6-೨3೨). [ಬಿಂಗ, *ಕೆಕ್ಕೆ] 

ಬಿಂಗರ 'ಬಂಗಾರ''ನೋ. 

ಬಿಂಗಳಿ (ನಾ). ದುಂಬಿಯ ಜಾತಿಗೆ ಸೇರಿದ ಒಂದು ಬಗೆಯ ಹುಳು; 
ಜೀರುಂಡೆ : “ ಬಿಂಗಳಿ ಎ ಭೃಂಗಾರೀ - ಜೀರುಂಡೆ ” (ತರ್ಮಕೋ, ೩೦). 

[ಆಸಂ. ಭೃಂಗಾರೀ] 

ಬಿಂಗಾರ `ಬಂಗಾರ' ನೋ. 

ಬಿಂಗಾರಿ, (ನಾ). ಜಂಬಗಾತಿ ; ಅಹಂಕಾರಿ ; ಸೊಕ್ಕಿನವಳು 
ಹೊಂಟಳು ನೋಡು ಬಿಂಗಾರಿ (ಕಂಗಕೋ. ೬೪)- 

[< ಬಿಂಕ. / ತುಳು. ಬಿಂಗಾರಿ. ಬಿಂಗಿರಿ, ಬಿಂಗ್ರಿ ಇ ಮುರಭಿಮಾನವುಳ್ಳ) 

ಬಿಂಗಾರ್ಕಿ 'ಬಂಗಾರ' ನೋ. 

ಬಿಂಗಿ (ನಾ). ೧. ಶಿವನ ಪ್ರಮಥಗಣಗಳಲ್ಲಿ ಒಬ್ಬ; ಭೃಂಗಿ: 
ಬಿಂಗಿಯ ಕುಣಿತಮನೀಕ್ಷಿಸಿಯಂಗನೆ ನಗೆಯುಗುಳ್ಳ  ತಚ್ಛಿರೇಕಂಪದ 
ಕಂಪಿಂಗೆಳಸಿ ಮುಡಿಗೆ ಮಂಸುಟ್‌ದ ಭೃಂಗಂಗಳ್‌ ನೆಗೆದ ಪೀಲಿಗೊಡೆಯೆನೆ' 
ತೋರ್ಕೂುಂ (ರಸರ- ೨-೯೭) : ₹೦ಗಳ ಮುಚ್ಚ ತೆಆವುತ ಬಿಂಗಿಯಂತಾಡುವ 
ಕಂಥೆಯ ಜೋಗಿಣಿಯಂಗದಾಟವೆ ನಮ್ಮ ನೃತ್ಯ (ಕರಕ. ೦೪-೫೨). ೨. 
(ಆಲಂ) ನಿರ್ಗತಿಕವ್ಯಕ್ತಿ ; ದರಿದ್ರ : ಅವನೂ ಬಿಂಗಿಯಂತೆ ಬರಿಗೈಯಲ್ಲಿ 
ಬಂದು ನಿಂತು ಅವಳ ಸ್ನೇಹಭಿಕ್ಷೆಗೆ ಕೈ ಚಾಚಿರೆಲಲ್ಲ (ಕೂಶಸ- ೬೦) ; ನಾನು 
ಭೂಷಣವಾಗಿರುತೀನಿ ನೀನು. ಹೀಗೆ ಕೋರಿ ಸುತ್ತಿಕೊಂಡು ಬಿುಂಗಿಯ 
ಹಾಗೆ ನಿಂತಿರು (ಕಾಗಿಕಿ- ಇಂ). ೩. ಹುಚ್ಚ ; ಮರುಳ : ಬಂಗಾಳದರಸೀತ 
ನೋಡೆಂದರೀಕ್ಷಿಸಿ ಮುಂಗಡೆಗೆಯ್ದಿದಳೊಡನೆ ಸಿಂಗಾರ ಮುಟುಕು ವಿಡಾಯ 
ಹಾಜ್‌ತಂ ಹೊಸಬಿಂಗಿಯಂತಿರ್ದನಾ ನೃಪತಿ (ಕರಕ- ೩3-೪9) ; ಏ ಬಿಂಗಿ, 
ವಾನಂ ಯಾರು ಅಂತ ಮಾಡಿದ್ದೀ ? ನಿನ್ನ ಅಜ್ಜಿ ಇದ್ದಳಲ್ಲ ? ಅವಳು 
ನನ್ನ ತಂಗಿ (ಮರಮ. ೪೭೩೩). [5 ಸಂ. ಭೃಂಗಿನ*] 

ಬಿಂಗು 'ಬಿಂಗೃ' ನೋ. 

ಬಿಂಗುಂಡು 'ಬಿಣ್ಣುಂಡು' ನೋ. 

ಬಿಂಗುಂಡುಗೊಳ್‌ (ಕ್ರಿ). ಭಾರವಾದ ಗುಂಡಿಗೆ ಸಿಕ್ಕಿಕೊಳ್ಳು ಸ 
ಬೆಂ ಓಬಂ) ಗುಂಡುಗೊಂಡ ಗಂಡಗತ್ತರಿಯ ಸಂಸರ್ಗದರ್ಗಳಮನಮರೆ 
ಸಾರ್ಚಿಯಂಂ (ಫುತ್ತಫು. ೬-೬೯ ನ) [ಬಿಂಗುಂಡು( ಎಬಿಣ್ಣುಂಡು) *ಕೊಳ್ಳ್‌) 

ಬಿಂಗುಸುಬು (ನಾ). ಅಭ್ರಕದ ಪುಡಿಯಿಂದ ಕೂಡಿದ ಮರಳು. - 
ಉಸುಕು ; ನನಸು ಕನಸುಗಳ. ದರ್ಶನವನೇಂ . ತರಲಾರೆ, ಬಿಂಗುಸುಬ್ಬ 
ಬಂಗಾರದಿರವನೊರೆವಂತೆ ? (೧೪೦೦. ೨೭-೨೦). 

[ ಬಿಂಗು (ಬಿಂಗ್ಳ) 4 ಉಸುಬು (< ಉಸುಕು) ] 

ಬಿಂಗೆ (ನಾ). (? ): ಕಂಪಿಸಿದನಡಿಗಡಿಗೆ ತಲ್ಲಣಿಸಿ ಕುರುನೃಪತಿಯಂ ಬಿಂಗೆ 

ಯಾಗಿರುತಿರಲ್ಲರ್ವಗಿರಿ ಜರಿದು ರಕ್ತಂಗಳನ್ನೊ ಸರುತಿರೆ ದ್ರೋಣ ಕೌರವ 


: ಹ್ಯಾಗೆ 


ರಾಯೆನಿಂಗಿತವನರಿದು . . ಇಲ್ಲಿ ನೀವಿದ್ದೇನು ಫಲವೆನಲು (ತುಕೂದ- 
30-09). [?) 
ಬಿಂಜ (ನಾ). ೧. ಮೌಜೀಂದ್ರ, ಮಲಯ, ಸಹ್ಯ. ಶುಕ್ತಿಮಾನ್‌, 


ಯಕ್ಷವಾನ್‌, ವಿಂಧ್ಯ ಮತ್ತು ಪಾರಿಯಾತ್ರ ಎಂಬ ಏಳು ಕುಲ 
ಪರ್ವತಗಳಲ್ಲಿ ಒಂದು ; ಉತ್ತರ ಹಿಂದೂಸ್ಥಾನ ಮತ್ತು ದಖನ್ನಿನ 
ಮಧ್ಯದಲ್ಲಿರುವ ನೀಳವಾದ ಪರ್ವತಗಳ ಸಾಲು; ವಿಂಧ್ಯ: 
“ಬಿಂಜಮೆನೆ ವಿಂಧ್ಯಂ” (ಕಳ್ಳಿ. ೩೪) ; ಬಿಂಜದಡವಿಯೊಳಗೆಲ್ಲಂ ನಂಜಿನ 


ಬಂಡಿವಾಲ “ಬಿಂಡಿವಾಳ' ನೋ. 


ಬಿಂಜಿಇಡಿ 


ಮಟಕಗೆೊಂಡು ಬಿಟ್ಟ ತೆಚಿನಾಯ್ತಿ (ಕಾದಂಫೂ- ೦೬೨) : ಮಂದಿರ್ಪೆದು 
ಬಿಂಜದಡವಿ ಪಸುಳೆಮಕ್ಕಳಿರ್ಬರ್‌ ಸಹಿತಂ , . . ಪರ್ವತಕ್ಕೆ ಪೋಪ 
ಸಂಬಂಧಮೇನೆನೆ (ಶುಕ್ಕಾಸ್ಟ- ೧೨-೩೨ ನ). ೨. ಕಂಡು: ಅಡವಿ: ಅರಣ್ಯ: 
*ಪಟುವೆಂದುಂ ಜವೆಂ೦ಂದಂ೦ ಅಡವಿ” (ಕಶಸಾ- ೩೦-೮೧) ; ಅಲ್ಲಿ 
ನೆರೆದ ಪೆರ್ವಡೆ ಪಯಣಂಬೋಪಾಗಳೆಲೆಯಿಕ್ಕಿದ ಬಿಂಜಮೆ ನಡೆವಂತೆ | ; 
ಧನುರ್ಬಲಂ ನಡೆಯೆ (ರಂಹರಿ- ೧೧-೬೨ ವ) ; ನೇಸಟವೆಳಗಿಗೆ ವೆಜ್ಜಗೊಡದೆ 
ಬೆಳೆದಿರಲಾ ಬಿಂಜಂ ಭೀಕರತರಮಾಯತ್ಹಿ (8ಯಳಾ: ೧೩-೨೪) : ನಂಜಿಡಿದ 


ಭರಣಿಯಂತೋ ಮಹಾಮನಾಯೆಗಳ ಬಿಂಜದಂತೋಯೆಂಬವೂಹೆಗಳವಡ 
ದಂತೆ . ಕಂಜೋದೃ್ಭವಾಂಡಮೊಪ್ಪಿರ್ದುದೇಂ ಸಾಂದ್ರಾಂಧಕಾರದೊ೪*್‌ 


(ಕಂಪು. ೪೩-೧೯): ಹಿ. (ಆಲಂ) ಸವಂಹ; ರಾಶಿ ; ಒಟ್ಟಿಲು : ನೆಲಂ [10 
ಬೆಸಲೆಯಾದಂತೆ ಬರ್ಪ ಬೇಡವಡೆ ರಸೆಯಿನೊಗೆವಸುರರ ಪಡೆಯಂತೆಯಂ೨ಂ 
» * * ನಡೆವ ನಂಜಿನ ಬಿಂಜದಂತೆಯುಂ ಅಗುರ್ವುಮದ್ಭುತಮು 
ಮಾದುದು (ಶಂಠಾಮಾ. ೪-೩೪ ನ). 

ಬಿಂಜದೋಜ ಇ ಅಗಸ್ತ್ಯ; ೪ ವಿಂಧ್ಯಪರ್ವತವು ಮೇರುವಿನ 
ಔನ್ನತ್ಯದೊಂದಿಗೆ ಸ್ಪರ್ಧಿಸಿ ಮೇಲೇರಿದಂತೆಲ್ಲಾ' ಭೂಮಿಯ ಸಮ |೩6 
ತೂಕವು ತಪ್ಪಿತು. ಆಗ ದೇವತೆಗಳ ಪ್ರಾರ್ಥನೆಯಂತೆ ಅಗಸ್ತ ಮು 
ದಕ್ಷಿಣಕ್ಕೆ ಬಂದಾಗ ವಿಂಧ್ಯವು ಗೌರವದಿಂದ ಅವನಿಗೆ ಮಣಿಯಿತು 
ಮತ್ತು ಅಗಸ್ತ್ಯನ ಮಾತಿನಂತೆ ಹಾಗೆಯೇ ಬೆಳೆಯಂದೆ ಉಳಿಯಿತು. 
ಹೀಗಾಗಿ 'ಅಗಸ್ತ (ನು ವಿಂಧ್ಯಪರ್ವತದ ಗುರುವಾದನು-: ಎಂಬ 
ಪೌರಾಣಿಕ ಕಥೆ ಇದೆ : ರಾಜಪರಮೇಶ್ವರಂಗೆ ಬೆಳ್ನೆಗೆಯೊಳ್‌ ಬಿಂಜದೋಜ | 20 
ನೋಜೆಯಿಂ , . . ಪಡಿನುಡಿದ೦: (ರನೂಶ್ಮ- 0೪-೨): [ವಸಂ. ವಿಂಧ್ಯ] 
ಬಿಂಜಾಡಿ (ನಾ), ಒಂದು ಬಗೆಯ ತೆರಿಗೆ (? ) : ಕುಡುಕೂರ ಗ್ರಾಮದ 
ಒಳಗೆ ಅಂಣಹ[ತ್ವಾ]ರನು ನ(೦)ವ್ಮು ಅರಮನೆಗೆ ತೆಜುವ ಬಿಂಜಾಡಿಯ 
ಅಧಿವಾಸದ ಒಳಗೆ ತಂನ ಹದಿಮೊದಲು ಅಪ್ಪಣೆಯ ಬಗೆಯಿಂದ 
ಕಾಟಿ ಗ ೫೫ (ಇಇ. 1ಸ-11. ೪೬೧-೧೪; 1467)- [?) 
ಬಿಂಡಿಗ (ನಾ). ಒಂದು ಬಗೆಯ ಸಸ್ಯ: “ಅರುಣಮೂಲಮೆನೆ ಬಿಂಡಿಗ 
ವಕ್ಕು” (ಮುಂಗರಾ- 88-09) ; ವರವಿಂಂದ್ರವಾರುಣಿಯ ಬೇರ್‌ ಪರತರಮೂ | 
ಬಿಂಡಿ(ದಿ)ಿಗಂ . . . ಪರಿಹರಿಕುಂ ವಿಷದುರುವ ಪುಣ್ಗಳಂ' ತತ್‌ಕ್ಷಣದಿಂ 
[<ಸಂ. ಭಿಂಡಕ] 


25 


(£ನುದ: 0೬-೧04). 
30 
ಬಿಂಡಿವಾಳ, ಪಿಂಡಿವಳ. ಪಿಂಡಿವಾಳ, ಬಿಂಡಿವಾಲ (ನಾ). ಒಂದು 
ಬಗೆಯ ಆಯುಧ; ಈಟಿ: ಮಧ್ಯಮನಿಷಾದಿಗಳ' ಮಧ್ಯಮ 
ನಿಷಾದಿಗಳೊಳಸಿ ನಂಂಸಲ ಕಣಯ ಕಂಪನ ವಂಂಸುಂದಿ ಬಿಂಡಿವಾಳ . . , 
ಪಾಶಾಂಕುಶಾದಿ ಶಸ್ತಾತ್ರಂಗಳೊಳೆಚ್ಚುಮಿಟ್ಟುಮಿಟ್‌ದುಂ  ಪೊಯ್ದು | _ 
ತಿಭಯಂಕರಾಕಾರಮಾಗಿ ಕಾದುವಾಗಳ್‌ (ಶಂಕಾಮಾ. ೦೩-೭೬ ಐ) ; | 36 
ಸೆಬಳದಲ್ಲಿ ಗದೆಯಲಿ ಬಿಂಡಿವಾಳ[ಕಾಂ. ಲ]ದಲಿ ಪರಿಪರಿಯ ಚಿತ್ರದ 
ಚಮತೃತಿ ಕರವ ತೋಣಜ್‌ಸಿದನು (ಕುವ್ಮಾ9.. ಓ-೨೪). ಹಿಂಡಿವಳ : 
ಚಕ್ರ ಪರಶು ಪಿಂಡಿವಳಂ ಪೇರ್ಬಾಳು ಘಳಕಂಬಿಡಿದವುರರ್‌ 
ನೆರೆದುದು (ವೀರೇಶ. ೩೫-೩೦). ಪಿಂಡಿವಾಳ : “ಯಷ್ಟಿಃ. ಪಟ್ಟಿಶಕಃ 


* * ೬ ಪಿಂಡಿವಾಳಃ, ಗದಾದಂಡಃ, ಚಕ್ರಂ ಇವು ಮೊದಲಾಗುಳ್ಳುವು| ೬0 |. 


ಕೆಯ್ದೂಗಳ ಭೇದಂಗಳ್‌” (ತಕಾಯು- ೭6-೩೨೨) ; ಪಿಡಿ ಬಡಿ ಕಟ್ಟು 
ನೂಂಕು . , . ಗಾಣದೊಳ್‌ ಪಿಬಿ ಪಿಸುಳಿರೆ [ಪೊೋ]ಟ್‌ಸು ಖಂಡಿವಾಳ 
ದೊಳ್‌ (ಸುಕುಮಾ. ೬-23) ನ 'ಖಡುಗ ತೋಮರ ಪರಶುಗಳ ಕಕ್ಕಡೆಯ: 
ಕುಂತದ ಪಿಂಡಿವಾಳದ ಕಡುಗಲಿಗಳುಅಕಿ್‌ ಮಗ್ಗಿದರು. ತಗ್ಗಿದುದು 
ಯಮಲೋಕ (ಉುನ್ಶಾರೀ. ೪-೩6). ಬಿಂಡಿವಂಲ : ಶೂಲ ಢಮರು | 46 
ಬಿಂಡಿವಾಲಗಳಿಂದೆ (ಕೊಲ್ಲಿಮಾ, (೪-೬). [ “ಸಂ. ಭಿಂದಿಪಾಲ] 


ಸಿಲ೨೬ 


"| ಬಿಂದಿಗ (ನಾ). ೧. 


ಬಂದಿಗೆ 


“ ಬಂಬಲ್‌, ತುಣುಗಲ್‌, 
. ಗೊಂದಣಿ (ಉಂದಲ*) 
ಅನಂಗನ ಬೇಂಟೆಯ 

ಕಣ್ಣೆ ಸೆದಿರ್ದುವು 
ಹಟ್‌ದು ನಿಂದು 


ಬಿಂದ (ನಾ). ೧. ಗುಂಪು: ಸಮೂಹ: 
ವಂಗಡಂ. ಗಡಣಂ, ಮೊನ್ಸರಂ. ಬಿಂದಂ.. 
_.ಈ ೪೦ ಸಮೂಹಂ” 
ಬಿಂದದಂದದಿಂ 
ನಂವನಾಳಿಗಳ" 


(ಕಸಾ: 

ಬರೆ ಪೊಸಸುಗ್ಗಿ 

(8ೌ30ಕಿಪು- ೭-೧೨೪) ; ಬಿಂದವ 
ಹಾಡಿರೋ ಚೆಣಿತಿಯರಿರಾ (ಸರೂ. ೪೮-೨೩೩) ; ಜೇನೆಯ್ಸಳಂ 
ತರ್ಪುದಕ್ಕೆ ಪೊಗೆಗೊಂಡು ಪೊಲಜಮಡುವ ಬೇಡರ ಬಿಂದಮೊಬ್ಬತಾ 
ಪೆಕ್ಕಣದೊಳು (ಸಮ್ಮೌ. ೧೦-೨೬). ೨. ಒಟ್ಟೆಲು : ರಾಶಿ; ಮೊತ್ತ: 
ದೆಸೆದೆಸೆಯ  ಕಟ್ಟಲೆಯ ಬಿಂದಮೊಂದುಗೂಣ ಗುಂಡುಗೊಂಡು 

. ಬಾಂದಳೆಮನೇಟ್‌ ಪೋಪುವೆನೆ (0ನೂಕ್ಕ., ೭೨-೦೨). 
[ ಆ ಸಂ. ಬೃಂದ. / ತೆಲು. ಬಂದ ] 

ಬಿಂದಂಗೊಳ್‌ (ಕ್ರಿ). ಒಟ್ಟಾಗು ; ಕೂಡು ; ಸೇರು : ಬಿಂದಂಗೊಂಡಿಹ 
ಕಾಲ್ವೆ ಮಾರಿಕಣಿವೇ ಜಾತಂಗಳಿಲ್ಲೆಲ್ಲಿಯುಂ ಸಂದೊಳ್ವಚ್ಚದ ಪಾಂಗನಾಂತು 
ಪರಿಗುಂ (ಮ್ಕೊಸೂಮೆ- ೧-೪೮). [ ಬಿಂದ + ಕೊಳ್‌, ] 

ಬಿಂದಣಿಕೆ " ಬಂದಣಿಕೆ' ನೋ. 

ಬಂದರೆ, ಬಿಂದಾರಿ (ನಾ). ಒಂದು ಬಗೆಯ ಮರ: ಬಂದರೆ 
ಬೀಜವನ್ನು ನೀರಲ್ಲರೆದು ತೆಗೆದುಕೊಳ್ಳಲು ಮೂಲವ್ಯಾಧಿಯ ರಕ್ತ ನಿಂತಂ 
ಗುಣಮಕ್ಕುಂ (ಸಕಕ್ಕೆ. ೨೪6). ಬಿಂದಾರಿ : ಡ್ಜತೊಪ್ಪೆಮರ, 
ದೊಡ್ಡಿ ಮರ, ಬಿಂದಾರಿಮರ, ದಲ್ಲಿಮರ, ಬಟ್ಟಿಗ (ಕ್ಕು an. 9೫-668). [?) 

ಬಿಂದಲಿ, ಬಿಂದಿಲು (ನಾ). ಚಿಕ್ಕ ವಂಕ್ಕಳ ಮುಂಗೈಗೆ ತೊಡಿಸುವ 
ಒಂದು ಬಗೆಯ ಆಭರಣ ; ಗೋದಕ್ಕ ಕೂಸಿಗೆ ಬಂಗಾರದ ಬಿಂದಲಿ, 
ಜರದ ಕಂಚಿಗೆ ಎಲ್ಲಾ ತಂದಿದ್ದರು (ಫ್ಮಃ. 300) : ದತ್ತೂನ ಬಿಂದಲಿ 
ಮುರಿಸಿ ಟಿಳಕರಿಗೆ ಎರಡು ತಿಣೆಲೆಯ ಉಂಗುರ ಮಾಡಿಸಿದ್ದೆ (ಸ್ಮೃತಿತ- 
೧೬೪). ಬಿಂದಿಲು : ತರುಣಂಗೆ ಬಂದಿಲರಳೆಲೆ ಗೆಜ್ಜೆ ... ಪೊಕ್ಕುಳ 
ಘಂಟೆ ಮೊದಲಾದ ಮಣಿದೊಡಗಳ ಹರುಷದಿನಲು ಕರಿಸಿ (ಕಾಘತ. ೨-೪೬); 
ಬಂದಿಲರಳೆಲೆ ಗೆಜ್ಜೆಯನ್ನು ಎ ವಜತಿಮಯವಮುದ್ರೆಗಳ ಬೆರಳ್ಗೆಳಿಗನಂರ್ಚಿ 
(ನವಮೋ. ೦೨-೦೮). [*- ಮರಾ. ಬಿಂದಲೀ. ಬಿಂದಲೇ, ಬಿಂದುಲೇ] 


೫೬-೨೨೨) ಕ 
ಕೆಯ್ಲಟಿಳಿಯೆ೨ 


ಬಿಂದಲು (ನಾ). ಒಂದು ಬಗೆಯ ಹೂವು: ದೇವರಿಗಾಗಿ ಒಂದು 
ಬಿಂದಲನ್ನು ಕೊಯ್ಯಬಹುದು (ಉಳ್ಕಿಕ. 6). “ಬಿಂದಿಗೆ' ಪರಾ. [?] 

ಬಿಂದಾರಿ "ಬಿಂದರೆ' ನೋ. 

ಬಿಂದಿ (ನಾ). ಒಂದು ಬಗೆಯ ಆಭರಣ: ಮಕ್ಕಳ ಬಯಸಿ 


೬ * ೬ ಹರಿಗೆ ಪಟ್ಟದ ಹರಕೆ ತೊಟ್ಟಿಲ ಹರಕೆ ಬಿ:ದಿಯ ಹರಕೆವಿಡಿದಿಹರರಸಿ 
ಕೌಸಲೆದೇವಿ ಕೈಕೆ ಸುಮಿತ್ರೆಯರು (998ರಾ- ೦-೩೩); ಕೆ೦ದ ಪೀತಾಂಬರವ 
ಸುಧೆ ಉಟ್ಟಿರುವಳು ಅಂದಮುಡಿಗೆ ಮುತ್ತಿನ ಸೊಂಡಿಲ ಬೈತಲ ಬಿಂದಿ 
ಬಿಜವರ ಬಲು ಚೆಂದ (ಸಿರ ಫು. ೧೯-6೦). 
[?. / ತೆಲು. ಬಿಂದೀ = ಮಂಂದಲೆಯ ಆಭರಣ, / ಹಿಂ. ಮರೂ. 
ಬಿಂದೀ - ಕೆನ್ನೆಸರಪಳಿ] 
ಬಿಂದಿಗ (ನಂ). ಗುಂಪಿನಲ್ಲಿರುವ ಕ್ಷಂದ್ರದೇವತೆ (?) : ಕೆಮ್ಮಗಿದೇಕೆ 
ನಾಡ ಪಲವಂದದ ನಂದಿದ ಬಿಂದಿಗರ್ಕಳಂ ನೀಮ್ಮರುಳಾಗಿ ದೇವರಿವರೆನ್ನ 
ವರಂ ಮತಿಗೆಟ್ಟು ನಿನ್ನನೇಕವ್ಮೂ ತೊಳಲ್ವಿದಪ್ಪೆ ಭವಕಾನನದೊಳ್‌ 
ಗ್ಲೊಮ್ಮುಟದೇವನಿಂ ನೆನೆಯ ನೀಗುವೆ ಜುತಿಜರಾದಿದುಃಖಮಂ೦ . (ಎಳ: 
IL ೨4೪-೪೦; ಸಂ. 1180): “ವೃಂದಾರಕ' ಹೋ . [ಬಿಂದ * - ಇಗ 
ಬಾವಿಯಿಂದ ನೀರನ್ನು ಸೇದಲು ಮತ್ತು 
ಸೊಂಟದಲ್ಲಿಟ್ಟುಕೊಂಡು ಹೊರಲು ಅನುಕೂಲವಾದ ಸಣ್ಣ 
ಕಂಠವುಳ್ಳ, ಗುಂಡನೆಯ ಲೋಹದ ಪಾತ್ರೆ : ಕೊಡಪಾನ : ಕೊಡ : 
ಬೆಳಕಿನಿಂದಗವಣಿಯಂ ಕಂಗೊಳಿಸಿ ತುಂಬಿದ ಹೊನ್ನ ಬಿಂದಿಗೆಗಳನಿರಿಸಿ 


ಬಿಂದಿಲು ೬೪೨೭ ಬಿಂದುಹಾಶ 


ಲಲಿತಾಂಗಿ . . , ಧೂಪಾರತಿಯನೀಯೆ (ರಸಫ್ಯ- ೧೨೨೩೪); ಪಂದಲೆ ಪ್ರಾ ಯಖ್ಯವನ್ನು ಪಡೆಯುವುದು : ಬೀಜಂ ಬಿಂದು ಪತ್ನಾಕೆ 
ಯೊಂದು ಬಾಸಿಗಂ ನೆತ್ತರ ತಳ್ತ ಬಲ್ಲಲೆಯ ಬಿಂದಿಗೆ ಪಾವುಗೆ ಪ್ರಕರಿ ಕಾರ್ಯಮೆನೆ ಪಂಚವಿಧಂ ನಿಪುಣಕವಿರಚನೆಯೊೋಣ ಸಪ್ರ 
ಪಂಚಮಸ್ವನಂ ಬೆತ್ತದ ಕೋಲಿವೊಂದಿ ನಿಲೆ ಸಾಧಕಿ ಬತ್ತಲೆ ಬರ್ಪಳೊಪ್ಪಿ ಪಂಚದಿಂದೊಂದಿ ತೋಟುಗುಗ೧ ಸಂಧ್ಯಂಗಂ (ಕಾವ್ಮಾವ- ೯೩೪). ೧೦. 
ದಳ್‌ (ಉಾತ್ಮಸಾ- 38೩) ; ತಾರಕ್ಕ ಬಿಂದಿಗೆ ನಾ ನೀರಿಗ್ಹೋಗುವೆ ತಾರೇ [ಕಾಮಶಾ] ದಂತಕ್ಷತಗಳಲ್ಲಿ ಒಂದು ; ನಲ್ಲಳ ತುಟಿಗಳ ಮೇಲೆ 
ಬಿಂದಿಗೆಯ ಬಿಂದಿಗೆ ಒಡೆದರೆ ಒಂದೇ ಕಂಸು'ತಾರೇ ಬಿಂದಿಗೆಯ (ಫುಕಂದ. | 5 ಒತ್ತಿದ ನಲ್ಲನ ಹಲ್ಲಿನ ಗುರುತು : “ಬಿಂದುಮಾಲೆ' ಪರಾ. ೧೧. 
0-೪ ಶ್ಲ). ೨. ಗುಂಡನೆಯ ಹೂವುಗಳನ್ನು ಬಿಡುವ ಒಂದು [ತತ್ವ್ವಶು] ಪ್ರಪಂಚದ ಸೃಷ್ಟಿಗೆ. ಕಾರಣವಾದ ನಾದ, ಬಿಂದು 
ಬಗೆಯ ಗಿಡ ಮತ್ತು ಅದರ ಹೂವು : ಸುಗಂಧರಾಜ ಕನಕಾಂಬರಿ ಮತ್ತು ಕಳೆಗಳೆಂಬ ಮೂರು ಅವಸ್ಥೆಗಳಲ್ಲಿ ಎರಡನೆಯದು: ಬಿಂದು 
ಬಂದಿಗೆ ನಾಗಲಿಂಗಪುಷ್ಪ ನೀಲಾಂಬರಿ . . - ಸೂರ್ಯಕಾಂಶಿ ಪುಷ ಗಳು ವಿನೊಳೆಗೆ ನಾದ ಹೊಂದಿರ್ದ ಭೇದವನು . ... ಲೋಕದ ಸಂದೇಹಿಗಳೆತ್ತ 
(ಸಿದ್ಧ ಫು. ೨5-೪೦). ಬಲ್ಲರೈ (ರೇರಿನ. ೩೫-08೨) ; ಈ ಷಟ್ಟಲಂ ತಮ್ಮೊಳೆರಡೆರಡು ಕೂಡುತ 
[ದೇ. ॥ ಮಲ. ವಿನ್ಹ; ತುಳು. ಬಿಂದಿ ಸಣ್ಣ ಮಣ್ಣಿನ ಮಡಕೆ; [10 ಮೂಖು' ತೆಜಿನಾಗಿ ಕಳೆ ನಾದ ವರಬಿಂದುವೆಂದು ಭೇದಿಸಿದಾದಿದೆ: ಶಿಕನ 
ತೆಲು. ಬಿಂದಿಯ, ಬಿಂದೆ. | ಮರಾ. ಬಿಂದಗೂ] ಚರಣಾಂಬುಜಕ್ಕೆ ಶರಣು (ಅಶ89- ೫೦-೦೯) : ತನು ನಾದಂ ಗುರು ಲಿಂಗಂ 
ಬಿಂದಿಲು “ಬಿಂದಲಿ' ನೋ. ಮನಮುಂ"ವರ ಬಿಂದು (ಹಂಡ್ಮರ- 9-೩9). ೧೨. [ವೀಶೈ] ಮೂರು. 
ಬಿಂದಿಸು (ಕ್ರಿ). ಸೊನ್ನೆಯಿಡು ; ಬಿಂದುವಿನ ಗುರುತುಮಾಡು : ತತ್ತ್ವಗಳಲ್ಲಿ ಒಂದಾದ ಪಾಶದ ಐದು ವಿಭಾಗಗಳಲ್ಲಿ ಒಂದು: ಶೈವ 
ಬರೆದು ಕುಂಡಲಿಚಕ್ರಮಂ . . . ವಿಜೇಷ್ಟಗ್ರಹದೆಡೆಗೆ ಪೇಟಕ್ತಿಡೆಗಳಂ ಸಿದ್ದಾಂತದಲ್ಲಿ ಪಾಶವು ಐದು ವಿಧವಾಗಿದೆಯೆಂಬ ವಿವರಣೆ ಇದೆ. ಮಲ. 
ಬಿಂದಿಸಿ ಪೇಟದೆಡೆ ತರದಿ ರೇಖೆಯನಂತವು ಸರಿಯಾಗಿ ಸರಿಗಳಿವುದು | 38 ರೋಧೆಶಕ್ತಿ, ಕರ್ಮ, ಮಾಯಾ, ಬಿಂದು ಅಥವಾ ಮಹಾಮಾಯಾ 
(ತಾಶಕಿ. 00-೨). [ಬಿಂದು ೫ - ಇಸ್ಕು] ಎಂಬಿವೇ ಪಾಶದ ವಿಭಾಗಗಳು (ಶಾರವ. ೨೭೦). [ಸಂ.] 
ಬಿಂದು (ನಾ). ೧. (ಯಾ ಸಾವುದಾದರೂ ದ್ರವದ) ಹನಿ : ತೊಟ್ಟು: ಬಿಂದುಕ (ನಾ). .[ಚಿತ್ರಶಾ] ಚಿತ್ರಗಳಿಗೆ ಬಣ್ಣ ಹಾಕುವ ಅನಿಲಕ, 
“ಬಿಂದುವೆನೆ. ಸುರಿವ ಹನಿಯಕ್ಕು” (ರುಂಗರಿ. ೦೨೪-೦೫): ಅಲದಡೆ ಪತ್ರಕ. ಬಿಂದುಕ, ಧೂಮ್ರಾ ವರ್ತಕ. ಉದ್ದ ರ್ಶನ ಮತ್ತು ಚಿತ್ರ 
ತಾವರೆಯೆಲೆಯ ಬಿಂದುವಿನಂತೆ ಅಂಗಲೇಪವಿಲ್ಲದೆ ಗೊಹೇಶ್ವರಲಿಂಗ ಪ್ರವರ್ತನಗಳೆಂಬ ಆರು ಬಗೆಯ ಕ್ರಮಗಳಲ್ಲಿ ಒಂದ: : ಅನಿಲಕಂ 
ವನಅೌಯಬೇಕು (ಅತಕಂ. ೨೬೩-೦೨೦೦) ; ಹಿಂಡುಹಿಂಡಾಗಿ ನೊಣಗಳು ಬಂದು |೩9 ಪತ್ರಕಂ- ಬಿಂದುಕಂ. ಧೂಸ್ರಾವರ್ತಕಮುದ್ವ ರ್ತನಂ ಚಿತ್ರಪ್ರವರ್ತನ 
ಪಾಯಸದ ಬಿಂದುಗಳನ್ನು ನಿರಾತಂಕವಾಗಿ -ಹೀರಿದ ದೃಶ್ಯವನ್ನು ಮೆಂಬಾಜುಂ ತೆಜದಣೈಯುಮಂ . . , ಪರಿಭಾವಿಸಿ ನೋಡಿ (ಮಘ. 
ವಿಸ್ಮಿತನೇತ್ರಗಳಿಂದ ನಾನು ನೋಡಿದ್ದು ಇಂದಿಗೂ ನೆನಪಿದೆ (ನಂಟರು. ೪೩). ಶ-೪೨). [ಸಂ.] 
೨. ಚುಕ್ಕೆ; ಬೊಟ್ಟು : ಹಣೆಯಲ್ಲಿ ಚಂದ್ರಕುಂಕುಮಬಿಂದುವನ್ನಿಟ್ಟು) |ಬಿಂದುಗಳೆ (ಕ್ರಿ). ದ್ರವಿಸ ವಂತೆ ಮಾಡು : ಕರಗುವಂತೆ ಮಾಡು (?): 
(8ಶ್ರಾಂಗ- ೧೯-೩೦೪); ಬಿಂದು ವಿಸರಗಳನುವು,ವಂಕು ಸರಲಗಳನುವು ಚೆಂದ ತೀವಿದಮೃತವಂ ತುಳಂಂಕಿಡಂ ಚಂದ್ರಿಕೆಯಂ ಬಿಂದುಗಳೆದಂ RS 
ಕಣ್ಣಿಗೆ ವರ್ಣವಿವಿಧಂಗಳನುವು (ನುಂಕುಕ. 49). ಹಿ. ಗುರುತು; ಚಿಹ್ನೆ. | ೩6 ಎನುತೆ ಭೋಂಕನೆ ಸೆಂಕಿಲಿಯನತ್ತಲಪರ ಮನೆಗೊಯ್ದುರ್‌ ' (ನಂಂರ. 
೪. ಆನೆಯ ಮೈಮೇಲಿನ ಬಿಳಿಯ ಮಚ್ಚೆ. -ಚಿಬ್ಬು : “ಬಿಂದು, 0೨-೬೨). [ ಬಿಂದು ಕಳೆ] 
ಪದ್ಗೆಕಂ - ಈ ೨ ಚಿಬ್ಬು” (ಹಣಯು- ೩೭-೬೬); ಸೂಕ್ಷ್ಮಬಿಂದುರುಚಿ[ರ]ನುಂ | |ಬಿಂದುಚಕ್ಸ (ನಾ). (ವೀಶೈ], ಚಕ್ರವು ರಥವನ್ನು ನಡೆಸುವಂತೆ 
EMSS ಶ್ರಿಭುವನಾ ಪ್ರಪಂಚದ ವ ಹಾರವ ನಡೆಯಂಂವುದಕ್ಕೆ ತ ಶಿವಶಕ್ತಿ 
ಭರಣಮೆಂಬಾನೆಗಂ . . . ತ್ರಿಭುವನಶಿಲಕಮೆಂಬ ಕುದುರೆಗಂ ಪಟ್ಟಂಗಟ್ಟಿ ಕಾಲಚಕ್ರ ಕರ್ಮಗಚಕ್ರ ನಾದಚಕ್ರ ಬಿಂದುಚಕ್ರದೊಳಗೆ ಹುಟ್ಟ ದ ಯೋನಿ 
(ಶಂಕಾ. ೦೪-೨೦ ವ). ೫. Ra ; ವೀರ್ಯ; ರೇತಸ್ಸು : ಖಾಯೆ[$0| ಯಿಲ್ಲ ಮುಟ್ಟದ ನೆಲನಿಲ್ಲ (ಕನ್ನನ- ಕ. ೫೩೪-೦೦೩೨). [ಸಂ.] 
ಭಗವಾಗಿ ಕೈಯೆ ಇಂದ್ರಿಯವಾಗಿ ಹಾಕುವ ತುತ್ತುಗಳೆಲ್ಲಾ ಬಿಂದು ಬಿಂದುಚ್ಕುತಕ (ನಾ). [ಕಾವ್ಯಮಾ]ಇರುವ ಬಿಂದುವನ್ನು ಬಿಡುವುದೂ 
ಕಾಣಿರೋ (ಅವಕಂ.. ೦೦೩-೪೬೯) ; ಬಿಂದುವೂ ಮೂತ್ರವೂ ಒಂದೆ ನಾಳದಿ ಬರಟೀಕದ ಬಿಂದ: ವನ್ನು ಸೇರಿಸುವುದೂ ಸಾಧ್ಯ ವಾಗುವ ಒಂದು 
ಬಕ್ಕು ಒಂದ ಬಿಟ್ಟೊಂದ ತಡೆದಿಹರೆ ಪರಬೊಮ್ಮ ವಂದು ತುನಕ್ಕು (ಸರ್ವಕ್ಕಿ. ಪ ಪ್ರಹೇಳಿಕೆಯ ಪ್ರಕಾರ; “ಗಯಿಸುಗುಮಿಂದ್ರನೀಲಮಣಿಸ್ನಾ ಭದೊಳ್‌ 
8೩6). ೬. ಹುಟ್ಟಿದ ಮಕ್ಕಳನ್ನು ಕಳೆದುಕೊಂಡಿರುವವಳು ; ಮಿಗೆ ಜಳನಿಧಿಯೊಳಗುದಿತದಿಂದಿರದಪೊಲ್ಲೆಗೆದತಿಧೆವಳಮೂರ್ತಿಗ್‌ ಘನ 
ಮಕ್ಕಳಿಲ್ಲದಿರುವವಳು : “ನಶ್ಯತ್ರಸೂತಿಃ, ಬಿಂದುಃ ಈ ಶ೨||  ವಳಯಸದಗ್ಮ ಗಗನದೊಳುಟ್‌ದುಟದು; ವಿಶಾಳಿತಾಶಾವಳಯಂ ದು 
ಮಕ್ಕಳ್‌ ಬಾಬದವಳ್‌” (ಹರಾಯು. 60.8೩9) ; “ಮಕ್ಕಳುಅ್‌್ಶ ಸಾವ ಸತಿ .ಟ್ಯುತಕಂ) (ಕಂಿರಾ - ೨-೦೪೮) - . [ಸಂ.) 
ಬಿಂದುವಕ್ಕು” (ಖಂಗಳಾ- ೪೯-೩): ೭. ಹುಬ್ಬುಗಳ ನಡುವಿನ ಜಾಗ, ಬಿಂದುಚ್ಕುತಿ (ನಾ).  ಬಿಂದುಚ್ಕುತಕ : ಪೇಲಕ್ವಿಂ. , , ಆ ವರ್ಣ 
ಎಎಡೆ. ೮. (ವ್ಯಾಕ] (ಯೋಗವಾಹಗಳಲ್ಲಿ ಒಂದಾದ) ಅನು ವ್ಯತ್ತ್ಯಯಮಂ ಬಿಂದುಚ್ಕುಶಿಯಂ ಭೂವಿಸಿದೊರ್ನುಡಿಯಂ (ಕಂ03- ೨-೦೪೨). 
ಸ್ವಾರದ ಚಿಹ್ನೆಯಿಂದ ಗುರುತಿಸುವ ವರ್ಣ: ಅನುಸ್ವಾರ ; ಸಂ.) 
ಸೊನ್ನೆ : : ಬಿಂದು . ವಿಸರ್ಗಂ ವ್ಯಂಜನಮೊಂದಿದ ದಡ್ಡಕ್ಕರಂ ಪದಾಂತ್ಯ 4೧|ಬಂದುಜ (ನಾ). (ನೀರಿನ) ಹನಿಯಿಂದ ಹುಟ್ಟಿದುದು-: ಅಂಡಜ 
ದೀರ್ಫ್ಥಂ ಬಂದೊಡಟಾ ನಟ ಗುರುವೆಂದು (ಟೂ ಅ ಪಿಂಡಜ ಬಿಂದುಜ (ಜರಾಯಂಂಜ) `ಉದಯುವಾಗದಂದು.. , . ಪೆರಾಪರ 
ಬಿಂದುವಿನೊಂದು ಶೋಭೆ ತಲೆಕಟ್ಟಿನ ಪೊರ್ಕುಟ ಚೆಲ್ವು . , . ವಿಸರ್ಗ ವಸ್ತು ನೀನೊಬ್ಬನೇ ಇದ್ದೆಯಯನ್ಯಾ (8ರ್ಕೇವ- ೭-30). {ಸಂ} 
ದೊಳ್ಳೊಂದಿರಲಕ್ಕರಕ್ಕೆ ಬರೆವಂ . . , ಮಾದಿರಾಜವಿಬುಧಂ ಯೀ ಬಿಂದುಕಾಶ (ಸಾ) - ಬಿಂದು ೧:.ಆ ಷಂಶಪದಾರ್ಥವ್ಣ ಪಶುಬಂಧಲಕ್ಷಣಿ 
09-೩6); ಬಿಂದುವನುಸ್ವಾರಂ : ತಾನೆಂದಕ್ಕುಂ ಸೊನ್ನೆ ಮುತ್ತುವೋಲ: ಮುಳ್ಳೂದಾಗಿ ಪಶುಕೋಟಿಯಂ - ಜಿಡದೆ' ವ್ಯಾಪಿಸಿ ಶಿವಾಧೀನಮಾಗಿ 


ವೃತ್ತತೆಯಿಂ ಸಂದಿರ್ಷದಂ (ಕಮರ. 00)- ೯. [ಕಾವ್ಯವಿಾ] ನಾಟಕದ | «: ಮಲಪಾಶ' ಮಾಯಾಪತಶ ಕರ್ಮಪಾಶ ಬಿಂದುವಾಶ ತಿರೋಧಾನಪಾಶ 
ಕಥಾವಿನ್ಮೂಸದಲ್ಲಿ ಗೌಣವಾಗಿದ್ದ ಘಟನೆಯೊಂದು ಒಮ್ಮೆಲೇ ವೆಂದು ಪಂಚಪ್ರಕಾರಮಾಗಿರ್ಪುದು (0೦೮೪. ೧೬೩) [ಸಂ..) 


ಬಿಂದುಮಂತ 


ಬಿಂದುಮಂತ (ನಾ). ೧. ಹನಿಗಳಿಂದ ಕೂಡಿದುದು. ೨. [ವ್ಮಾಕ] 
ಅನುಸ್ವಾರಸಹಿತವಾದುದು : ಆ ಸಮುಚಿತಬಿಂದುಸ್ಕಿತಿ ಬಿಂದುಮಂತ 
ಶಬ್ದಕ್ಕೆ ಬಿಂದುಲೋಪಂ ಬಹುಳಂ (ಕಮರ. ೨೮೩). [ಸಂ. ಬಿಂದುಮತ್‌] 

ಬಿಂದುಮತಿ (ನಾ). [ಕಂವ್ಯವಿತಾ]ಒಂದು ಪದ್ಯದಲ್ಲಿ ಇರುವ ಪ್ರಸಕ್ತ 
ವಾದ ಅರ್ಥವನ್ನು ಸೂಚಿಸುವಲ್ಲಿ ಬಿಂದುವನ್ನು ಅಧಿಕವಾಗಿ ಉಪ 
ಯೋಗಿಸಿ ಚಮತ್ಕಾರದಿಂದ ರಚಿಸುವ ಪದ್ಮ ; ಒಂದು ಬಗೆಯ 
ಒಗಟಿನ ಪದ್ಯ. [ಸಂ. ) 

ಬಿಂದುಮಾಧವ (ನಾ). ವಿಷ್ಣುವಿನ ಹೆಸರುಗಳಲ್ಲಿ ಒಂದು: ಐ ಕಾಶೀ 
ಕ್ಷೇತ್ರದಲ್ಲಿ ನೆಲೆಸಿರುವ ವಿಷ್ಣು: ಬಿಂದುವಾಾಧವನ ಘಟ್ಟಕ್ಕೆ ಹೋಗುವೆ 
ತಾರೇ ಬಿಂದಿಗೆಯ (ಶ್ರಕಂವ- ೧-೪೯-೩); ವಿಶ್ವೇಶ್ವರ . . . ಬಿಂದುಮಾಧವ 
ಮುಂತಾದ ಏಲ್ಲ ದೇವರುಗಳ ದರ್ಶನವಾಯಿತು (ಗಂಮಾಜು. 9). [ಸಂ.] 


ಬಿಂದುಮಾಲೆ (ನಾ). * ಬಿಂದು ೧೦ : ವೃತ್ತಮಾಗಿರೆ ತುಟಿಯನೊತ್ತ 
ಲದೆಯಧರಮಣಿ ಚಿತ್ತಭವಗೃಹ ನಿಟಿಲಕಕ್ಷದಲ್ಲಿ ತಳ್ತಿಸೆಯೆ ಪಲ್ವಜ್ವೆ 


ಮತ್ತುಗುರೊಳೆಳೆಯಲದು ಬಿತ್ತರದ ಮಣಿಮಾಲೆ ಬಿಂದುಮಾಲೆ (೪ನವ. 
೭-೩೦) - [ ಸಂ. ಬಿದುಚತಾಲಾ ] 

ಬಿಂದುವಿಡು (ಕ್ರಿ). ಹನಿಯಿಢು ; ತೊಟ್ಟಿಕ್ಕು ; ಒಸರು: ತಮಾಲ 
ಪಲ್ಲವಮಂ ಪಿಡಿದು ತನ್ನ ಬಿಂದುವಿಡುವ ಮೊಗದ ಬೆಮರಂ ಬೀಸುವಂತೆ 
ಯುಮಿರ್ದಳ್‌ (ಕಾರಂಉ- ೪0) ; ಬಿಂದುವಿಡುವಿಂದೂಪಳಜಳಪುತ್ರಿಕೆಗಳಿಂ 
ಕೆಂಬಡುವ ಕಂಕೆಲ್ಲಿಯ ಪಲ್ಲವಾಸ್ತರಣಂಗಳಿಂ 
ಸಮೆದರ (ಕುಸುಮಾ. ೧೩-೪೬ ವ). 

ಬಿಂಪು 'ಬಿಣ್ಣು' ನೋ. 

ಬಿಂಬ (ನಾ). ೧. ಸೂರ್ಯ ಅಥವಾ ಚಂದ್ರನ ಸುತ್ತಲೂ ಇರುವ 
ಪ್ರಭಾವಲಯ, - ಪರಿವೇಷ : “ ಮಂಡಲಂ, ಬಿಂಬಂ- ಈ ಎರಡು 
ಚಂದ್ರಮಂಡಲದ ಪೆಸರ್‌ ' (ಜರಾಯು. 6-99) ; ಬಿಂಬದಧಿದೈವಮರ್ಕನ 
ಬಿಂಬದೆ ತಳರ್ದಿಟಕಿದುದಿಂತಿದದ್ಳುತವಸುರಂಗೆಂಬಿನವಿನನಬಿಂಬದ ದೆಸೆಯಿಂ 
ಬಂದಬಿಳೆಗಿಟ್‌ದನಮಲಕಾಂತಿಮುನೀಂದ್ರಂ (8ಗಂ- ೩ ೩೨); ಬಿಂಬದೊಳಗಿರ್ಪ 
ಜಿನಪತಿಬಿಂಬಕ್ಕೆಳೆಯಿಂದೆ ಪೆರ್ಚಿ ಕಣ್ಣೆಂಜಲ್ಲಿಂದ್ರಂ ಬಿಗಿದ ಪೊನ್ನ ಕಾಹಳಿ 
ಯೆಂಬಿನೆಮೆಸೆದಂ ಮೃಗಾಂಕನರ್ಧೋದಯದೊಳ್‌ (ಅನಂಪು. ೭-6೦). ೨. 
ಮಂಡಲಾಕಾರವಾದುದು ; ವೃತ್ತತೆಯೆನ್ನುಳ್ಳುದು. ೩. ಪ್ರತಿ 
ರೂಪ; ಪ್ರತಿಚ್ಛಾಯೆ ; ಪಡಿನೆಳಲು : ಅದಅ ಪರಾರ್ಧ್ಯನೀಲಮಣಿ 
ಕುಟ್ಟಿ ಮಭೂತಳದರ್ಪಣೈಕಬಿಂಬದೊಳಹವಿಂದ್ರದಿವ್ಯತನು ೦ಬಿಸೆ 
ರೂಪಿದು ಬಿಂಬಮಿಂತಿದೆಂಬುದನಅಸಿಯಲೈ ಬಾರದು (ಕಾಂತಿಫು. ೯-೧೨೨). 
೪. , ಕನ್ನಡಿ; ದರ್ಪಣ. ೫. ವಿಗ್ರಹ; ಮೂರ್ತಿ ; ಪ್ರತಿಮೆ: 
ಕಂಬದಿನೊ ಬಿಂಬದಿನೊ ಮೋಕ್ಷವವರಿಂಗಾಯತ್ಹಿ ಸಿಂಬಳದಿ ನೊಣ ನೀನು 
(ನುಂಕುಕ, 963); ಬಿಂಬದೊಳ/1ಎುತಸತ್ತ್ವ ಪಿಡಿದಿಡುವ ಭಕ್ತಿಯಿಂಬು 
ಕಿಂಚಿನ್ಮತಿಗೆ (ಮಂಕು. ೫೯೦). ೬. ಒಂದು ಬಗೆಯ ಬಳ್ಳಿ ಮತ್ತು 
ಅದರ ಹಣ್ಣು; ತೊಂಡೆ; “ಬಿಂಬ ತೊಂಡೆಯಕ್ಕುಂ” (ಮಂಗರಾ. ೩6-೨೩); 
ಬಿಂಬದ ಪಕ್ವಮಾದ ಫಳಮೆಂಬನವಾ ಜಗದಲಿ ಚೆಲ್ವ್ಪನಾಲಂಬಿಸಿದತ್ತು 
ವಠಾನಿನಿಯ ಸಾರಮೆನಿಪ್ಪಧರೆಂ (ರಾರಫು. ೨-96). ೭. ಓತಿಕೇತ. ೮. 
ಕಾಮನ ಬಿಲ್ಲು. ೯. ಕಿರಣ; ರಶ್ಮಿ.೧೦. ಗಗನ; ಆಕಾಶ. ೧೧. ಮಳೆ; 
ವೃಷ್ಟಿ. ೧೨. ಬಟ್ಟೆ; ವಸ್ತ್ರ “ ಅಂಬರಂ ವೃಟ್ಬ ಸುವೃತ್ತ ಬಿಂಬಿಕೆ ನಭಂ 
ಪ್ರ ಶಿರೂಪ ಮಯೂಪುಮಿಂದ್ರಚಾಪಾಷ್ಟಕಮಿಂತಂ ಬಮೆನಿಸಿರ್ಕುಂ” 
(ಣರ. ೭೦). ೧೩. ಇಪ್ಪತ್ತೆಂಟು ಶೈಐಎಂಗಮಗಳಲ್ಲಿ ಒಂದು: 
ಕಾಮಿಕ, ಯೋಗಜ . . . ಚಂದ್ರಜ್ಞಾನ, ಬಿಂಬ . , , ವಾತುಲಗಳೆಂಬ 
ಇಪ್ಪತ್ತೆಂಟು ಶಿವಾಗಮಗಳು (ಕಾಕರ. ೭೨). "ಬಿಂಬಾಗಮ' ಪರಾ. 

[ಸಂ.] 


6 


ಸ pe 
ಹಿವಮುಗ್ಗುಹಪವಮುಂ 


[ಬಿಂದು 4+ ಬಿಡು] 


ಓಲ೨ರ 


10| ಬಿಂಬಗ್ರಾಹಿ (ನಾ) 


45 


ಬಿಂಬಾಧರೆ 


ಬಿಂಬಕಲ್ಪನೆ (ನಾ). ಮಾತಿನಿಂದ 
ನಲ್ಲಿ ಸೃಷ್ಟಿಸಿಕೊಳ್ಳುವುದು ರೀತಿಯಲ್ಲೂ 
ಭಿನ್ನತೆ ಕಾಣಬಹುದು . . . ಕೆಲವರಿಗೆ ಸ್ಮಾವರರೂಪದ ಬಿಂಬಕಲ್ಪನೆ 
ಯಲ್ಲಿ ಚತುರತೆಯಿದ್ದರೆ ಮತ್ತೆ ಕೆಲವರಿಗೆ ಚಲನ ಬಿಂಬಕಲ್ಪನೆಯಲ್ಲಿ 
ಹೆಚ್ಚಿನ ಚಾತುರ್ಯವಿರುತ್ತದೆ (ಕ್ಷ. 69). . [ಸಂ. ಬಿಂಬಕಲ್ಪನಾ] 
ಬಿಂಬಗ್ರಾಹಕ (ನಾ). ಪ್ರತಿಚ್ಛಾಯೆಯನ್ನ್ನ ಬಿಂಬಿಸುವ ಯಂತ್ರ 
ಸಲಕರಣೆ : ಛಾಯಾಗ್ರಾಹಿ ; ಕ್ಯುಮೆರಾ : ಅಬೆ . . . ಬಿಂಬಗ್ರಾಹಕ 
ಗಳಲ್ಲಿ (ಕ್ಯಾಮರಾ) ಮುಖ್ಯ ಸುಧಾರಣೆಗಳನ್ನು ಮತಾಡಿದುದಲ್ಲದೆ .. . - 
ಕೂಲಂಕಷಶೋಧನೆ ನಡೆಸಿದ (ಕಎಕೋ- 1. ೩೮೪). [ಸಂ.] 
ಬಿಂಬಗ್ರಾಹಕ ; ವಿಮಾನಗಳಲ್ಲಿ ಬಿಂಬಗ್ರಾಹಿ 
ಕೊ:ಡೊಂದು್ಟು ಅಂತರಿಕ್ಷದಿಂದ ಬಿಂದು ಭೂಪ್ರದೇಶದ 
ಛಾಯಾಚಿತ್ರಗಳನ್ನು ಪಡೆದು . . . ನಕ್ಷೆಯನ್ನು (ಟಾಪೋಗ್ರ ಫಿಕ್‌ ಮಾಪ್‌) 
ತೆಯಾರಿಪಬಹುದು) (ಕಂಕೋ- ॥, 0೦). [ ಸಂ. ಬಿಂಬಗ್ರಾಹಿನ್‌ ] 
ಬಿಂಬಪ್ರತಿಬಿಂಬಭಾವ (ನಾ). ೧. ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಇರುವ 
ಪರಸ್ಪರಸಂಬಂಧ : ಈ ಸಂಬಂಧವನ್ನು ವೃಗ್ಮೃಶ್ಯಭಾವ, ಬಿಂಬಪ್ರ ತಿಬಿಂಬ 
ಭಾವ, ವ್ಯಂಗ್ಯ ದ್ಯಂಜಕಭಾವ. ಭೋಗ್ಯಭೋಕ್ತ ಎಭಾವಮೆದು ಬುದ್ಧ್ಯಾ 
ರೋಹಕ್ಕಾಗಿ. ಮನಸ್ಸಿಗೆ ಷುನದಟ್ಟಾಗುವುದಕ್ಕಾಗಿ ನಿರೂಪಿಸಿರುವರು 
(ಓಂಡಸಾ- ೧೨೨). ೨. [ಕಾವೃಮಿಾ] "ಪರಸ್ಪರ ಸಾದೃಶ್ಯದಿಂದ ಅಭಿನ್ನ 
ವಂದು ಹೇಳಬಹುದಾದ ಭಿನ್ನಭಿನ್ನ ಧರ್ಮಗಳನ್ನು ಉಪಮಾ 
ನೋಪಮೇಯಗಳಲ್ಲಿ ಬೇರೆ ಬೇರೆಯಾಗಿ ಗ್ರಹಿಸಿರುವುದಕ್ಕೆ 
"'ಬಿಂಬಪ್ರತಿಬಿಂಬಭಾವ' ವೆಂದು ಪ್ರತೀತಿ” (4, ಓಡ. ೨೩೭ 50). 
[ಸಂ.]- 
ತೊಂಡೆಹಣ್ಣು : ಬಿಂಬಘಲಾಧರಂ 
- ಪೋಲ್ವಿರೆ (ರರನ್ನು: ಬಿಂಬಫಲೋಪ 
ಮಾನರದನಚ್ಛದಮಂ ನಸುಗಚ್ಚಿ (ಸೂಕ್ರ್ತಿಸು- ೭-೭೪) ; ಬಿಂಬಫಲಮಂ 
ಸಮಂತಧರವೆಂದು , , . ಪಂಬಲಿಸಿ ಮಮ್ಮಲ ಮುಖುಗುಶಿರ್ದನು (ಗುರಪ, 
0-೩೩). ಬಿಂಬಘಳ : ಬಿಂಬಫಳರುಚಿಯಂ ಬಗೆಯದರುಣಾಧರೋನ್ನತಿಯ 
- ೬ ಕಂಬುಕಂಧರೆಯರು ನೆರೆದರು (ಏಸಪು. ೫-೨೩) ; ಬಂಬಫಳಮಂ 
ಕಂಡ ರಾಜಶುಕಿಯಂತೆ ಬಿಂಬಾಧರಮಂ ಕರ್ದುಂಕಿ (ಕಾಜಕೇ. ೧೧-೦೪೦ ಫ). 
[ಸಂ.) 
ಬಿಂಬಫಳೆ 'ದಿಂಬಫಲ' ನೋ. 
ಬಿಂಬಲಿ “ಬಿಳಿಂಬಿ' ನೋ. 
ಬಿಂಬಾಗಮ (ನಾ). ಇಪ್ಪತ್ತೆಂಟು ಶೈವಾಗಮಗಳಲ್ಲಿ ಒಂದು : ಆ 
ಸಿದ್ಧಾಂತಭೇದಂಗಳಾವಬೆಂದೊಡೆ ೧. ಕಾಮಿಕಾಗಮ ೨. ಯೋಗಜಾಗಮ 
೨೦. ಬಿಂಬಾಗಮ ... ೨೮. ವಾತೂಲಾಗಮವೆಂಬವೇ 
ಇಪ್ಪತ್ತೆಂಟು ದಿವ್ಮಾಗಮಂಗಳಕ್ಕು (2ಿೇಕ- ೬೩)... [[ಸಂ, 
ಬಿಂಬಾಧರ (ನಾ). ತೊಂಡೆಯ ಹಣ್ಣಿನಂತೆ ಕೆಂಪಾಗಿರುವ ತುಟಿ ; 
ಪುಳಿ ಯೊಳಲೆದ ಪವಳೆದ ಬಟ್ಟೆನಂತೆ ಸೊಗಯಿಸುವ ಸಂಸಾರಸಾರೋದಯನ 
ಬಾಧರಮನಂಗರಾಗರಸದುರುಳಿಯಂತಾದುದು (ಶಂಶಂ3. ೨-೩೯ ವ); 
ಮೆಅಸಿವ ರತುನಾವಳಿಯ ಬಿಂಬಾಧರಮಯೂಖದಲಿ . . , ಒಪ್ಪಿದಳು 
ದೇವಿ (ಶರಾ. ೨-೩). { ಸಂ. 
ಬಿಂಬಾಧರೆ (ನಾ). ತೊಂಡೆಯ ಹಣ್ಣಿನಂತೆ ಕೆಂಪಾದ ತುಟಿಯುಳ್ಳ 
ವಳು : ಬಿಂಬಾಧರೆಯರ್‌ ಬಂದಲರಂಬಂ ಕತ್ತುರಿಯೆ ಸಾಣೆಯಿಕ್ಕುವ 
ತೆಅದಿಂದಂಬುಜದಳಸದ್ಧಶಾಂಬಕದಂಬಿಕಿಗಂ ಜನಮನೆಚ್ಚಿದರ* (ಗಿಂಳ. ೦೦-೪೧): 
ರಾಜಶುಕಸಲ್ಲಾಪಾಂಗಶೃಂಗಾರೆ  ಭಾಸುರಬಿ:ಬಾಧರೆ (೩೭ರ: ೨-೭೨) 
[ ಸಂ. ಬಿಂಬಾಧರಾ ) 


ಹೊಳೆಯುವ ಚಿತ್ರವನ್ನು ಮನಸ್ಸಿ 
: ಮಕ್ಕಳ ಬಿಂಬಕಲ್ಪನೆಯ 


ಗಳನ್ನು (ಕ್ಯಾಮರ) 


ಬಿಂಬಫಲ, ಬಿಂಬಘಳ (ನಾ). 


ಪವಳೆಮಂ . .- ೬ ೭-೨೦೯); 


ಬಿಂಬಿ ೬೪೨೯ ಬಿಕ್ಕ 


ಬಿಂಬಿ (ನಾ). (?) : ಸಲೆ ನಿಲೆ ಮಾವು ಪೂವು . . . ಗಿಳಿಎಂಡು ಬಂಡು 
ಕೋಗಿಲೆ ಗೊಲೆ ತುಂಬಿ ಬಿಂಬಿ ಸುಟಿಕಿಗೇದಗೆ ಚಿಂದಗೆ ಕಂಪು ಸೊಂಪ 
ಗುಂದಲೆಯೆನೆ ರಮ್ಯ್ಮಮಾ ವಿಷಯದೂರ್ಗಳ ನಂದನವೃಂದವೆತ್ತಲುಂ 


(ಪ್ರತೃಪು. ೨-೨೩). [?) 
ಬಿಂಬಿತ (ಗು). ಪ್ರತಿಫಲಿತವಾದ ; ಪ್ರತಿರೂಪವುಂಟಾದ : ಮತ್ತಂ 
ರತ್ನಪ್ರತಿಬಿಂಬಬಂಬಿತಮುಣಿದೀಪಪ್ರತಿಬಿಂಬದಂತಾನುಂ . - . ತನ್ನ ಬೆಳಗೆ 


ಬೆಳಗಾಗೆ ಶುದ್ಧ ಗರ್ಭಾವಾಸದೊಳ್‌ ಜಿನಾರ್ಭಕಂ ಬಳೆಯೆ(ಕಾಂತಿಫು. 
೯೨೨೦೪ ವ); ಶಿತಿಕಂಠನಾಮಪೂರಿತವಾಕ್ಕಘೃತನಿರೀಕ್ಷಿತನಯನ ಮಣಿ 
ಮುಕುರಮಧ್ಯಬಿಂಬಿತವದನಂ (ಹಕಕಾ. ೪-೫೮). [ಸಂ. ] 

ಬಿಂಬಿಸು (ಕ್ರಿ). ೧. ಪ್ರತಿರೂಪವನ್ನು ತೋರಿಸು; ಪ್ರತಿಫಲಿಸು ; 
ಅದಜಪರಾರ್ಧ್ಶ ನೀಲಮಣಿಕುಟ್ಟಿ $ ಮಭೂತಳದರ್ಪಣೈಕಬಿಂಬದೊಳಹಮಿಂದ್ರ 
ದಿವ್ಯತನು ಬಿಂಬಿಸೆ ರೂಪಿದು ಬಿಂಬಮಿಂತಿದೆಂಬುದನಅ*ಯಲ್ಕೆ ಬಾರದು 
(೫೨೦ಶಿಫ್ರ.- ೯-೦೨೨); ಕರ್ಣೋತ್ಸಲಂಗಳ್‌ ಕಪೋಲಬಿಂಬಗಳೊಳ* ಬಿಂಬಿ 
ಸೆಯಂಂ (ಕಾರಂಪೂ. ೬೭) ; ಬಿಂಬಿಸುವ ಶಶಿಬಿಂಬದಿಂ ಪ್ರತಿಬಿಂಬಿಸುವ 
ಮುಖಬಿಂಬದರ್ಪಣ (2ಸಫು. ೫-೨೩). ವಿ. ಸ್ಪಷ್ಟವಾಗಿ ತಿಳಿಯುವಂತೆ 
ಮಾಡು : ವಿಶದೀಕರಿಸು : ವಿವರಿಸು : ಶೇಷಪ್ಪ . . - ತಾನೀಗ 
ನಡೆದಿರುವುದು ಕೇವಲ ಗೌಡಿತಿಯ ಕಲ್ಯಾಣಕ್ಕಾಗಿ ಎಂಬುದನ್ನು ಬಿಂಬಿಸಿದ 
(ಣ್ರುವೂಯ- 8೩೫); ಈ ಮಾತನ್ನು ಹೇಗಾದರೂ ಮಾಡಿ ಶೈಲೇಂದ್ರನಿಗೆ 
ಬಿಂಬಿಸಬಲ್ಲನಾದರೆ ಕಾಲೀಪದನ ಮನ ಹಗುರಾಗುತ್ತಿತ್ತ್ತು (ಇಪ್ಟಳೆ. ೩೯೩) - 
೩. ತೋರಿಸು: ಪ್ರಕಟಿಸು: ಅವರ ಹೃದಯದ ವಿಶಾಲ 
ಮಾರ್ಗವನ್ನು ಬಿಂಬಿಸುವದೇ ಈ ತಿರುಗಾಟದ ಅರ್ಥವಾಗಿದೆ (ರಂಗರೋ. 
50); ರೈಪೆಯನು ಬಿಂಬಿಸಿ, ಬಾಳೆನು ತುಂಬಿಸಿ. ತೋಟದೊಳರಳಿದ ಹೂ 
ತಾನಾದುದು ಶ್ರೀಮದ೯ಭಗವದ್ಗೀತೆ. (9ನೇ. ೩೨-೦೪). ೪. ತೋರು; 
ಕಾಣಂ; ಪ )ಕಟವಾಗು : ಲಜ್ಜೆ ಬಿಂಬಿಸೆ ಲಾವಣ್ಮದೊಳೊಯ್ಯನೆ 
ಪಜ್ಜೆಯಿಡುವುದು ಭಾವೆಯರು (ಹಂ. ೮6-೩೬). [ಬಿಂಬ ೪ -ಇಸ್ಕು] 

ಬಿಂಬೋಷ್ಮ (ನಾ). ಇ ಬಿಂಬಾಧರ : ಅಬ್ದಪತ್ರಾಕ್ಷಿಯ ನವರತಿಸರ್ವಸ್ವ 
ಬಿಂಬೋಷ್ಮವುಂ  ಮಂದ್ದಿಡುವೈ ರೋಲಂಬ ನೀನೇ ಕೃತಿ ನಿಜವರ 
ಸುತ್ತಾವಣಂ ಕೆಟ್ಟೆವಲ್ತೇ (ಕಾಕುಂತ. ೦೦-೨೪). [ಸಂ.7 

ಬಿಂಬೋಷ್ಠಿ (ನಾ). ಇ ಬಿಂಬಾಧರೆ. [ಸಂ. ಬಿಂಬೋಷ್ಮೀ) 

ಬಿಂಬೋಹ್ಕೆ (ನಾ). ಇ ಬಿಂಬಾಧರೆ : ಈ ಬಿಂಬೋಷ್ಮೆಯಂ ಸರ್ಪದಷ್ಟೆಯ 
ನೆನಗೆ ಮದುವೆಮಾಟ್ಟರಪ್ಪೊಡೆ ನಾಳೆ ನೇಸರ್ಮೂಡದ ಮುನ್ನವೆ 
ವಿಷಾಪಹಾರಂ ವನಾಡಿದಪ್ಪೆಂ (ಸುಕುಮಾ- ೭-6 ವ). [ಸಂ. ಬಿಂಬೋಷ್ಯೂ] 

ಬಿಂಬ್ಲಿ 'ಬಿಳಿಂಬಿ' ನೋ. 

ಬಿಕ್‌ (ನಾ). ಒಂದು ಅನುಕರಣಶಬ್ದ : ಬೆಕ್ಕಂ ಕಂಡಿಲಿಯಂತಿರೆ . . - 
ಮಾರ್ಕೊಳ್ಳದೆ  ವಕಾರ್ನುಡಿಯದೆ ಬಿಕ್ಕನ್ನದೆ  ಮಿಡುಕದಿರ್ದರ* 
(ಸುಕುಮಾ. ೨-೨೦) . 

ಬಿಕನಾಶಿ “ಬಿಕನಾಸಿ” ನೋ. 

ಬಿಕನಾಸಿ, ಬಿಕನಾಶಿ (ಗು). ೧. ಅಲ್ಪವಾದ ; ಕ್ಲುದ್ರವಾದ : ಅವಳು 
ಆ ಒಂದು ಬಿಕನಾಸಿ ಎಂಟುಣೆಯ ತುಂಡು `ಕದ್ದಳು ಅಂತ ಗೊಜ್ಜು 
ಗೊಡಸಾರು ತಿನ್ನುವ ಗಶಿಗೆ ಬಂದುಬಿಡಿತಂ ಅನ್ನುತ್ತೀಯೇನೇ (ನಕೆರಾ. ೫. 
8೨೦). (ನಾ). ವಿ. ತಿರುಪೆಯಿಂದ ಬದುಕುವ ವ್ಯಕ್ತಿ ; ಭಕ್ಲುಕ ಕ 
ಉಳಿದ ಭಕ್ತರೆಲ್ಲ ಬೇಡುವುದಕ್ಕೇ ಹುಟ್ಟಿದ ಬಡ ಬಿಕನಾಸಿಗಳು (ಕರಕ. ೪೨೦); 
ಇವನಾರೊ ಸಂನ್ಯಾಸಿ, ಅತ್ತೊಬ್ಬ ಬಿಕನಾಸಿ (ಗಂಗಾತ. ೬೦-೦). ಹ. 
ಅಲ್ಪವ್ಯಕ್ತಿ; ಕ್ಲುದ್ರನ್ಯಕ್ತಿ; ಹೀನವ್ಯಕ್ತೆ : ಮಡಿ ಮಡಿ ಮಡಿಯೆಂದು 
ಮೂರ ್ವ್ಮಾರು ಹಾಜುಶಿ ಮಡಿಯೆಲ್ಲಿ ಬಂತೆ ಬಿಕನಾಸಿ (ಶ್ರರಂದ. ೦-೦೦೫ 
ಪಂ); ಆ ಬಿಕನಾಸಿಯ ಮನೆಗೆ! : ನನ್ನ ಮುಂದೆ ಲಕ್ಷವರಹ ಸುರಿದರೂ 


ಅವಳ ಮನೆಗೆ ನಾನು ಕಾಲಿಕ್ಕುವುದಿಲ್ಲ (ತುಶಾಗ. ೮8೫). ೪. ಲೋಭದಿಂದ 
ಕೂಡಿದ ವ್ಯಕ್ತಿ ನ ಕೃಪಣ: ಬಿಕನಂ೫'ಗಳ್ಲೆ ಘಲಿಸುವುದೆ ನಿರತಿಶಯ 
ದಾನಶೌಂಡನ ಭಜನೆ (ಕೊಟ್ಟೂಂ. 9-೬). ಬಿಕನಾಶಿ: ೨. ಕೆಂಚ 
ದಿಕ್ಕಿಲದ ಬಡವ, ಮನೆ_ಮಾರು ತೊರೆದ ಬಿಕನಂಶಿ (ಗ್ರಾವೂಯ. ೨೦೦). 
5 ೩. ಆ ಮೈಸೂರು ಬಿಕನಾಶಿಯ ಸಹವಾಸ ಅವಳಿಗಿನ್ನೂ ಸಾಕಾಗಿಲ್ಲವೇನು ? 
(ರೂಪಸ. 0೩೨). 
[ಆ ಸಂ. ಭಿಕ್ಷಾಶಿನ್‌. /ತುಳು. ಬಿಕ್ಕನಾಸಿ. ಬಿಕ್ನೇಸಿ ; ತೆಲು. ಬಿಕಾಸಿ] 
ಬಿಕರಿ, ಬಿಕ್ರಿ (ನಾ). ಮಾರಾಟ ; ವಿಕ್ರಯ : ನಕಲಿಮಾಲಂಿಗಳು ಬಿಕರಿಗೆ 
ಬರುತ್ತಿವೆ (ಕ೬ಕೋ: 1, 480); ಅಂಟುರೋಗದಿಂದ ಮೃತಪಟ್ಟ ದನಗಳನ್ನು 
೩0 - * * ಚರ್ಮದ ಆಶೆಗಾಗಿ ಬಿಕರಿ ಮಾಡುತ್ತಾರೆ (ಗ್ರಾಶಾಳ. -030). ಬಿಕ್ರಿ: 
ಅವರ ಮನೆ ಬಿಕ್ರಿಗೆ ಬಂದಿದೆ (ಊಂ). 
[-ಹಿಂ. ಬಿಕಿರೀ, ಬಿಕ್ರೀ; ಮರಾ. ವಿಕರೀ, ವಿಕರಾ./ಸಂ. ವಿಕ್ರಯ] 
ಬಿಕರಿದಾರ, ಬಿಕ್ರಿದಾರ (ನಾ). ಮಾರಾಟ ಮಾಡುವವನು ; ವ್ಯಾಪಾರಿ: 
($)- ಬಿಕ್ರಿದಾರ ; ಕೊಂಬಿನ ಊದುವ ಕಡೆಗೆ ಅಂಗೈಯೊತ್ತಿ ಅದರ 
15 ಬಾಯಿಯನ್ನು ಅಂಗಡಿ ಬಿಕ್ರಿದಾರನಿಗೆ ಒಡ್ಡುವರು (ಕಂನೆ. ೩೯). 
[ಬಿಕರಿ + - ದಾರ] 
ಬಿಕಾರಿ, ಭಿಕಾರಿ (ನಾ).೧. ಭಿಕ್ಷೆ ಬೇಡುವವನು: ತಿರುಕ : ಮುನೀಶ್ವರನ 
ಪರಭಾಗಮಂ ಸುಕೌಶಲಂ ಕಂಡವರಾರೆಂದು ಬೆಸಗೊಳಿ ಸಹದೇವಿಯೆಂದಳಾ 
ತನೊರ್ವ ಬೀಿ[ಕಾಕಾಂ. ಭಿ]ಕಾರಿಯುನೇನಂ ಬೆಸಗೊಂಡಪೆಯೆಂನೆ (ಪುಕ್ಕಾಸ್ರ- 
29 ೬-೬೦ ನ) : ಅಳುಂಬದ ಡುಬಿಗನಂ ಬಿಕಾರಿಯಂ ಬೆಸನಿಗನಂ 
ಕಸಗಳಿದಿತತ್ತ್ತು ಮನ್ನಿಪರಮಕ್ಕಳ ಪಬಕ್ಕಿಗೆ ತಂದು ಸೊರ್ಕಿಸಾ (ಕಳಂ- 
೬-೦೦೪) ; ಹೊಟ್ಟೆಗಿಲ್ಲದ ಬಿಕಾರಿಗಳು ಹೊಟ್ಟೆಗಾಗಿ ತೆರತೆರನಾಗಿ ಅಂಗ 
ಲಾಚಿಕೊಳ್ಳುವರು (ಕಾಶ. ೩), ಭಿಕಾರಿ: ೨. ಗತಿಯಿಲ್ಲದವನು ; 
ನಿರ್ಗತಿಕ : ಇದ್ದ ಬದ್ದ ಮಕ್ಕಳನ್ನೆಲ್ಲೂ ಕಳೆದುಕೊಂಡು ಭಿಕಾರಿಗಳಾದ 
95 ನಿನ್ನ ಅನಾಥ ತಾಯಿ ತಂದೆಗಳನ್ನು ನೆನೆಸಿಕೊಂಡರೆ ಸಂಕಟವಾಗುತ್ತದೆ 
-(ವತಥಾ. ೩೦೭) ; ನಾನು ಭಿಕಾರಿ. ದುಡಿಮೆಯಿಲ್ಬದ ಭಿಕಾರಿ .. . ಬಡತನದ 
ಭೂತ ಬಡಿದ ಭಿಕಾರಿ (ಮಸಂಗಾಮೂ- ೩೦). (ಗು). ಹಿ. ಕೀಳಾದ ; 
ುಚ್ಛವಾದ : ಜಕಣೆಯು ಜಲದೇವರು ಮೊದಲಾದ ಭಿಕಾರಿದೈವಗಳ 
ಪೂಜಿಸರವರು (ಶ್ರರಂಠ- ೦-೦೪೩-೩) - 
(ಪ್ರಾ. ಭಖಾರಿ./ ಸಂ. ಭಿಕ್ಷಾಚಾರಿನ್‌./ ಹಿಂ. ಭಿಕಾರೀ, ಭಿಖಾರೀ./ 
ಮರಾ. ಭಿಕಾರೀ) 
ಬಿಕಾರಿತನ (ನಾ). ಬಡತನ; ದಾರಿದ್ರ್ಯ: ಕಂಗಾಲುತನ : ($)- 
[ಬಿಕಾರಿ + - ತನ] 
ಬಿಕೋ (ನಾ). (ಶೂನ್ಯತೆಯನ್ನು ಸೂಚಿಸುವ) ಒಂದು ಅನುಕರಣ 
35 ಶಬ್ದ : ತೊಟ್ಟಿಲಿಲ್ಲದೆ ಕೊಟಡಿ ಬಿಕೋ ಅಂತ ಕಾಣುತ್ತದೆಯಲ್ಲ | 
(ಮಹಾಗ- ೨೩೦). 
ಬಿಕೋ ಎನಿಸು- ಶೂನ್ಯವಾಗಿ ತೋರು ; ಬರಿದಾಗಿರು ; ಖಾಲಿ 
ಯಾಗಿ ಕಾಣಿಸು : ಮುಗ ಸೊಸೆಯರು ಇಲ್ಲದೇ . . . ಅವರೆ ಮನಸ್ಸಿಗೆ 
ಬಿಕೋ ಎನಿಸುತ್ತಿತ್ತು (5302. ೦೦೩): ಬಿಕೋ ಎನ್ನು ಇ ಬಿಕೋ ಎನಿಸು : 
ನಿರ್ಜೀವವಾಗಿ ಬಿಕೋ ಎನ್ನುತ್ತಿರುವ ಈ ಊರನ್ನು ನೋಡಲಾರೆ 
(ವಕಥಾ. ೩60). 
ಬಿಕ್ಕ (ನಾ). (ಸುಮಾರು ಹತ್ತುವರ್ಷ ವಯಸ್ಸಿನ) ಆನೆಯ ಮರಿ ; 
ಹರಿಣರಿಪುಗೆ ಬಿಕ್ಕಪೋತಕಳಭಕುಳಮಾರಣಕೊೋಳಾಹಳಮನಾನೆದಿಂಬಂಗಾವೆ 
ಡೆವಳಿಗೆಯೆಂಬಂತಕ್ಕುಂ (ಕಾಂತಿಪು- ೩-೬೬ ವ); ಅಪಹಸಿತ ಬಿಕ್ಕಪೋತಕಳಭಜ 
45 [ ವ ]ನಕಲಾ ಣಯಾಧತರಪ್ರಾಯಗಜಯೂಥಕೋಳಾಹಳಾರಾವದೊಳ್‌ 
(ನರ್ಧಮಾ- ೫-೩೨ ನ). [<ಸಂ. ವಿಕ್ಕ] 


30 


40 


ಬಿಕ್ಕ ೬೪೩೦ ಬಿಕ್ಕು, 

ಬಿಕ್ಕ, (ನಾ). ಒಂದು ಅಳತೆಯ ಪ್ರಮಾಣ '(?) : ಹಂನೆಠಡು ೧೨ ಬಿಕ್ಕೆಯಣ : ಶ್ರೀಮತ್‌ ದಿಲೀಪರಸೆ ಪೃತಿವೀರಾಜ್ಯಂಗೆಯ್ಯುತ್ತಿರಿ 
ಬಿಕ್ಕ ಹುಣಿಸೆಯಲ್ಲಿ (ಇಎ. ೦೯೪೭, ಹಾನಗಲ್‌ ೨೨೯-೨೪;?). [1 ಚೊಕ್ಕಯ್ಕಜ್ಜಂ ಆಚಬ್ಬೆಗಂ ಪೆಟ್ಟಿದಂ ಬಿಕ್ಕೆಯಣಂ(ಎಕ. ೫ 8೫, 

ಬಿಕ್ಕಟ್ಟು `ಬಿಗಿಗಟ್ಟು' ನೋ. ೩೩-೩ ; 949). [ಬಿಕ್ಕಿ * ಅಣ್ಣ) 

ಬಿಕ್ಕಡಿಸು 'ಬಿಕ್ಕುಳಿಸು' ನೋ. ಬಿಕ್ಕಿರಾಣಕ (ನಾ). ಒಬ್ಬು ತನ ಹೆಸರು: ಶ್ರೀ ಬಿಕ್ಕಿರಾಣಕೇನ ಪುರಿಕರ 


ಏಕ್ಕನೆ (ಅ). ತಟ್ಟನೆ; ಸರಕ್ಕನೆ : ಭಕ್ತ ಎರಕ್ತರೆಂದು ಆತ್ಮತೇಜಕ್ಕೆ 
ಬಿಕ್ಕನೇಐ ಬಿರಿವುತ್ತ ಇಂತೀ ಕೆಟ್ಟ ಕೇಡ ನೋಡಿ . . '. ರಾಜೇಶ್ವರ 
ಲಿಂಗವು . , . ಅಂಜಿ ನಷ್ಟವೌಗಿ ಹೋದ (ಸರ್ವನ. ೦೨೦-೬೨೦); ಬಿಕ್ಕನೆ ನೇಂ* 
ಬಿರಿದರು ಶೋಕೋ ದ್ರೇಕಪರವಶರು (ಸಾನಂಕ: ೭-೪೨); ಭೂವಿ೨ 
ಬಿಕ್ಕನೆ.ಸೀಳಿತು ಕೂರ್ಮನ ಬೆನ್ನು ಹೋಳಿಗೆವಡದುದು "'ಬಲುಬಿಸಿಲೊಂದು 

- ಚಡಾಳಿಕೆ ಜಗವ ಭಂಗಿಸಿತು (ಫೋಡಕ. ೦೯-೪೬ - 

ಬಿಕ್ಕಬಿಕ್ಕನೆ (ದ್ವಿರುಕ್ತಿ) : ಸವಿಸವಿದು ಬಿಕ್ಕಬಿಕ್ಕನೆ ಸವಿನೋಡೆನ್ನಾಣೆ 

"ಯೆಂದು ರಕ್ಕಸಿಗಮದಂ ಸವಿದೋಅ್‌ ನೆತ್ತರೆಲ್ಲೂ ತವೆ ಮುಳಿಸಿಂದವನ. 
ಕರುಳ ಪಿಣಿಲಂ ನೊಣೆದಂ (ಶಂಶಶಾ. ೦೨-೦೩೮6)- ಬಿಕ್ಕನೆ ಬಿರಿ, ಬಿಕ್ಕಬಿರಿ, 
ಬಗ್ಗಬಿರಿಎ ತಟ್ಟನೆ ಸೀಳು ಒಡೆ : ವೃಕೊ:ದರಂ ಡೊಕ್ಕನೆ 
ಸುರಿಗೆಯೊಳುರಮಂ' ಬಿಕ್ಕನೆ ಬಿರಿಯಿಜ್‌ದು (ಶಂಶಣ- ೧೨-038) ; ನಮ್ಮ 
ಕೂಡಲಸಂಗಮದೇವನಲ್ಲದೆ ಪರರ್ದೈೆಂಗಳು ಮನಕ್ಕೆ ಬಂದುವೆ ಬಿಕ್ಕನೆ 
ಬಿರಿವ ದೈವಂಗಳು (೧4ನ: ೩೬೨) ; ಕೋಪದಲಿ ಪವನಜ ಖಳನ ನೆತ್ತಿ 
ಬಿಕ್ಕ ಬಿರಿಯೊಲು ತಿವಿಯೌ (ಶಾಂಡಶ. ೪೩-೦೨) : ಅಗ್ಗ ಸೂರೆ ಅನ್ನವೆಂದು 
ಬಿಗ್ಗಬಿರಿಯ ಉಂಡಳು (ಗಾರೆ): [ಬಿಕ್‌ + -- ಅನೆ) 

ಬಿಕ್ಕಲ (ನಾ). ಮಾತನ್ನಾಡುವಾಗ ತೊದಲುವವನು ; ಉಗ್ಗ: 
ಅವನು ಬಿಕ್ಕಲ. ಅವನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ 
ವಾಗುತ್ತದೆ (ರೂಂ). [ಬಿಕ್ಕಲು (ಎ ಬಿಕ್ಕುಳು) + -— ೪] 

ಬಿಕ್ಕಲಂ, .ಬಿಕ್ಲಂ (ನಾ). ಓದು. ಬರಹವನ್ನು ತಿಳಿಯದವರಿಗೆ ಬೇರೆ 
ಯವರು ಪತ್ರ ಇತ್ಯಾದಿಗಳಲ್ಲಿ ಬರೆದುಕೊಟ್ಟ ಬರಹ, - ಒಕ್ಕಣೆ ; 
“ಬಿಕ್ಕಲಂದಾರ” ಪರಾ. ಬಿಕ್ಲಂ : ಆ ಹಳ್ಳಿಯಲ್ಲಿ ಆತನೇ ಹಳ್ಳಿಗರಿಗೆ 
ವ್ಯವಹಾರಗಳನ್ನು ನಡೆಸಲು ಬಿಕ್ಸಂಗಳನ್ನು ಬರೆದು ಕೊಡುವ ವಾಡಿಕೆ 
(ಕೂತಿ) [ ಪಾರ. ಮರಾ. ಬಿಕಲಂ] 

ಬಿಕ್ಕಲಂದಾರ (ನಾ). ಓದು. ಬರಹ ಬಾರದವರಿಗೆ ಪತ್ರ ಇತ್ಯಾದಿ 
ಗಳನ್ನು: ಬರೆದು ಕೊಡುವವನು : ಈ ಪತ್ರದ ಬಿಕ್ಕಲಂದಾರರು ಚೆನ್ನಾಗಿ 
ಬರೆದಿದ್ದಾರೆ, (69). [ಬಿಕ್ಕಲಂ 4 --ದಾರ್ಮ? 

ಬಿಕ್ಕಲು 'ಬಿಕ್ಕುಳು' ನೋ. 

ಬಿಕ್ಕಳಿಕೆ :ಬಿಕ್ಕುಳಿಕೆ' ನೋ. 

ಬಿಕ್ಕಳಿಸು “ಬಿಕ್ಕುಳಿಸು' ನೋ. 

ಬಿಕ್ಕಳು "ಬಿಕ್ಕುಳು' ನೋ. 


ಬಿಕ್ಕಿ (ನಾ). ಒಬ್ಬಾತನ ಹೆಸರು : ಕಳ್ಳವುಣೆಸೆಯ ' ರಟ್ಟನು ಬಿಕ್ಕಿಯಂ |; 


. * - ಸಾಕ್ಷಿ (ಎಕ. ೫೫, ತತ್ರರು. ೬೪-೨೪, 93) ; ಕುಪ್ಪಯ್ಯನುಂ ಚನ್ಹನುಂ 
ಬಿಕ್ಕಿಯುಂ ತಮಂತ್ತ ಮೂೂವರುಂ ಕಲ್ಲ ನಿಲ್‌ಸಿದರ* (ಎಳ, ೪11, ಸೊರ, 
ಇ೫೪-೭ ; 979) - [?] 
ಬಿಕ್ಕಿಗ್ನ (ನಾ). ಮಾವುತ : ಪಿತ್ತಾಧಿಕನಂತೆ ಬೀಸೆನುತ್ತುಂ ಬಿಕ್ಕಿಗನಂತೆ 
ತಿವಿಯೆನುತ್ತು೦ (ರರ್ಮಾಮ್ಮ . ೨-೭೦) - [ಬಿಕ್ಕ + - ಇಗ] 
ಬಿಕ್ಕಿಗ (ನಾ). (?) : ಮನ ಮಾಡಿ ಬಿಕ್ಕಿಗನ ಮೊಗವ ನೋಡಿದನು. 
ಆ ಹೊತ್ತಿಗೆಯೊಳೊಂದೋದ ನೋಡಿದನು '(ಕಗರ್ಕ- ೩೪). [?7 
ಬಿಕ್ಕಿಗಿಡ (ನಾ). ಒಂದು ಬಗೆಯ ಸಸ್ಯ : ಬಿಕ್ಕಿಗಿಡ, ದಿಕಾಮಲಿ, 
ಕಂಬಿಮೋಣ (ಮೈ ಔಗ- ೩6 -೭೬೦)- [ಬಿಕ್ಕಿ + ಗಿಡ (ಆಗಿಡು)] 
ಬಿಕ್ಕಿಯಣ್ಣ. ಬಿಕ್ಕೆಯಣ (ನಾ). ಒಬ್ಬಾತನ ಹೆಸರು: ಆತಂಗೆ 
ಬಿಕ್ಕಿಯಣ್ಣಂ ಮಾತೆಗಗೆ] ಸತ್ತುತ್ರಂ(ಎಳ. ಹತ್ತ ತತ್ರೆದು. ೭೪-೯; 963). 


೩6 


20 


RES EEE SEE SEES 


ನಗರೇ ಶ್ರೀಶಂಖಜಿನಾಲಯಾಂತರ್ವ್ವರ್ತ್ತಿಯತ್ಕಾರಿತಂ (೬ಇಇಇ. ಸಸ. 
3.೨೬ ; 723). [ಬಿಕ್ಕಿ + ರಾಣಕ,] 
ಬಿಕ್ಕಿರು (ನಾ). ಸೊಳ್ಳೆ; ಮಶಕ : ಲಿಖಿತದುರ್ಗಾಸ್ತೋತ್ರಪಟ್ಟಿಕಾವ್ರಾತದಿಂ 
ತಲೆದೂಗಿ ಬಿಕ್ಕಿರಿನವೊಲ್ಮೊರೆವ ಗೀತದಿಂ (ಕಾರೂಳಉ- ೨೭೦) 
[ ಇದು “ಚಿಕ್ಕಡು' ಎಂಬುದರ ಅಪಲಿಖಿತವಿರಬಹುದು] 
ಬಿಕ್ಕಿಸು (ಕ್ರಿ). (ದುಃಖಾತಿರೇಕದಿಂದ್ರ ಗದ್ಗದಧ್ವನಿಯನ್ನು ಹೊರ 
ಡಿಸು ; ಬಿಕ್ಕಳಿಸು: ಸೀರೆಯ ಸೆರಗನ್ನು ಮುಖದ ಮೇಲೆ ಸರಿಸಿ 
ಕೊಂಡು ಮುತ್ತೆ ಬಿಕ್ಕಿಸಲಾರಂಭಿಸಿದಳು (ಫಂಸಂ. 3೩). 
[ಬಿಕ್ಕು 1 - ಇಸ್ಟು] 

ಬಿಕ್ಕು, (ಕ್ರಿ). ೦. ಶ್ವಾಸಾಂಗಗಳು ಆನೆ ಓಚ್ಛಿಕವಾಗಿ ಇದ್ದಕಿದ್ದಂತೆ 
ಸಂಕೋಚಗೊಂಡು, ಶ್ವಾಸದ್ವಾರವು . ಥಟ್ಟನೆ ಮುಚ್ಚಿಕೊಂಡಾಗ 
ಗಂಟಲಿನಲ್ಲಿ ಒಂದು ಬಗೆಯ ವಿಲಕ್ಷಣವಾದ ಶಬ್ದವುಂಟಾಗು ; 
ಬಿಕ್ಕುಳಿಕೆಯುಂಟಾಗು ; ಬಿಕ್ಕಳಿಸು : ಕೆಲರ್‌ ಕುದುಗುಳಿರಕ್ಕಸ೦್‌ 
ಬಿಸುಗೆಗಳ್ಹೆರಸುಗ್ರ ಮಹಾಗಜಂಗಳಂ ಚದುರ್ಗಿಡೆ ನುಂಗಿ ಬಿಕ್ಕಿ ಕುಡಿದರ್‌ : 
ಬಿಸುನೆತ್ತರ ಕಾಟ್ಟೂರಂಗಳೆಂ (ಶಂಶರಾ- ೦೨-6) ; ಜಿನಂ . . , ಬಿಕ್ಕುವ 
ತೇಂಕಂವ ತೇಗುವ ಕಂಟಳಿಸುವಖಳವಿಕೃತಿಗೆ ಸಲ್ಪಂ (ಪುಷ್ಪ ಫು. ೦೨-೪೪). 
೨. (ದುಃಖ. ಭಯ ಅಥವಾ ಸಂತೋಷಾತಿರೇಕಗಳಿಂದ) ಮಾತು 
ತಡವರಿಸು ; (ಭಾವಾತಿರೇಕದಿಂದ) ಗದ್ದದಿಸು ; ಬಿನ್ನಪಂಗೆಯ್ವ 
ವೊಕ್ಕಲಿಗನಂತೆ ಬಿಕ್ಕುತತ್ತಿ೦ (ರರ್ಮಾಮ್ಮ- 0-099) ; ಅಬಲೆ... . ಗದ್ಗದ 
ಸ್ವನದಿಂ ಬಿಕ್ಕುತುಮಿಕ್ಕಿದಳ* ಬಿಡದೆ _ ಭೋರೆಂಬಂತೆ ಬಾಷ್ಪುಂಬುವಂ 
(ಕುಸುವಾಾ. ೦೩-6೭) ; ಬಿಕ್ಕಿದನು ಬಿರಿಬಿರಿದು ಸೆರೆಗಳು ಮಂಕ್ಕುಟ್‌ಕಿದವು 
ಕೊರಳ ಹೃದಯದೊಳೊಕ್ಕಲಿಕ್ಕಿತು ಶೋಕಪಾವಕವಾ ನೃಪಾನುಜನ 
(ಕುವ್ಮಾರ. ೨೦೨೫೩೩). ೩. ಮೇಲುಸಿರು ಬಿಡು ; ಏದುಸಿರು ಬಿಡು : 
“ಬಿಕ್ಕು-ಉಚ್ಛ್ರಾಸೇ, ಮಾಂಸಭೇದೇ ಚ”(ಕಮರಾ?); ನಯನಜಲಂಗಳುಣ್ಮು 
ಮೊಡೆ ಬಿಕ್ಕುವೊಡಂ ತನು ಸೇದೆಗೆಟ್ಟು : ಬೆಂಕೆಯನೊಳಗೊಳ್ಳೊ ಡಂ 
ಜ್ವರಿತನೆಂದಜದಂ ೬ ೬ ೬ ಉಪಯೋಗಿಸಿದಂದು ಮಟ್ಟುಗು೦ (ರೋಕೋಪೆ. 
೪-೨೦೩) ; ಬಿಅತಿಸಿನಲಿ ಶುಳ ತಿವಿದೊಡಂಗದ ಬಿರಿದು ಬಿಕ್ಕಿದ ಬಿದ್ದನಾಕ್ಷಣ 
ಮರಳಿ ಚೇತರಿಸುತ್ತ . . . ತಿವಿದನು (12809 ' ೩೭-೩೦) ; 
ಸಮಯದಲಿ ಸುಂಡಿಲ ಸೆಕ್ಕುಗಳೆ ಖಂಡೆಯದ ಗಜದಳ ಬಿಕ್ಕಲಿಳೆ 
ಬೆರಸಿದುದು ರಣರಥರಾಜಿ ( ತೊರರಾ. 8-೬-೦೩)- ೪. (ಉಸಿರು 
ಬಿಡುವಾಗ) ಅಳ್ಳೆಯು ಹೊಡೆದುಕೊಳ್ಳು : ಬಿರವೆದೆ ಬಕ್ಕುವಳ್ಳಿ 

- ಬಿಗಿದ ಗಂಟಲಿನ ಮುಕ್ಕೂಳಿಸಿದಕ್ಕೆಗಳಿಸೆವ ಸತಿಯಳಲು ಸೀಗೆ 
ಯೊಳಗಣ ಬಂಳಿಗೆಣೆಯಾದುದು - (ಹತಾ. ೦೨-೦೩). ೫. ಹೊರ 
ಹೊಮ್ಮು; ಹೊರಸೂನು ; ಪ್ರಕಟಗೊಳ್ಳು : ಪೊರಳ್ವ ಪೆಣಿದಿ: ಬಿಡೆ 
ಬಿಕ್ಕುವ ಮಸ್ತಕೌಘದಿಂ ಕೆದಅಿದ ಮಾಂಸದಿಂದೆ . ಜವನುಂಡು 
ಕಾಟಿದವೊಲಿರ್ದುದು ಮಾರ್ಗಮದೆತ್ತ ನೋಟಕ್ಪೊಡಂ (ರೀಕಾವ. ೩-೬); 
ಮೃಗತಿಶಿರೆಯ ಮುಳಿಯಂತೆ-ದೈವೇಚ್ಛಿಗೆರಗಿ ಹುಗಿದ ಚಿಂತೆಯು ಹೊರಗೆ 
ಬಿಕ್ಕಿದುದು ಕರಗಿ (ಕುಪು- ೩3-೪). ಓ. (ಬಾಣ ಮುಂತಾದುವನ್ನು) 
ಪ್ರಯೋಗಿಸು : ರಿಪುಗಳನ್ನೊರೆಸಿ ಕೂರ್ಗಣಿಗಳ ಬಿಕ್ಕಿ ರಣಮಂಡಲಕೆ 
ಚತುರಂಗಸೇನೆಯೊಲ” ಪೊಕ್ಕು (ತುರಂಗ. ೩೦-೨). ೭. ಚೆಲ್ಲು; ತೂರು: 
ಕಡಿಕಡಿದು ಕೆಡಹಿದ೦್‌ ಕುರಿಕೋಳಿಲಕ್ಕಮಂ ಬಿಕ್ಕಿದರ ಬೂದಿಯಂ 
(ಶ್ರೀರಾಮಾ, ೬೬೦-೨೪೦); ನಿನ್ನನ್ನು ನನ್ನ ಕತ್ತಿಯ ಒಂದೇ ಪೆಟ್ಟಿಗೆ ತುಂಡರಿಸಿ 


ಹೊಕ್ಕುದಾ 


ಬಿಕ್ಕು, 


ರಣಹದ್ದುಗಳಿಗೆ ಬಿಕ್ಕುತ್ತಿದ್ದೆ (ಶ್ರೀರಾಯ- ೩೩೬). ೮. ಪ್ರಕಟಪಡಿಸು : 
ವ್ಯಕ್ತ ಪಡಿಸು : ಸೊಕ್ಕು ಕೌರವಕುನ್ನಿ ನಮ್ಮೊಳಗೆ ಪೌರುಷದ ಬಿಕ್ಕಿದನೆ 
(ಕೊರ: ೩೬೨೮- ೯. ಹೊಡೆ; ಬಡಿ: ಸದೆದು ದಾಡೆಯ ತಿರುಹಿ 
ಕಿತ್ತನು ಬಿಕ್ಕಿದನು ಬಿದುವಿನಲಿ ಬಲುಗದೆಯ (ಕುನ್ಮಾಗ. ೧-೩೭): 
೧೦. ಧ್ವಂಸಗೊಳಿಸು ; ನಾಶಪಡಿಸು: ಆಹವದೊಳೆಮ್ಮೊಡನೆ 
ಕಕ್ಕಸವನು ಮಾಡಿದೊಡವರನು ಯುವೆಯಿಕ್ಕದ ಮುನ್ನ ಬಿಕ್ಕುವೆವು 
(ತ್ರಿತ್ರಸಾಂ- 08-0೬8)... ೧೧. (ಮಾತನ್ನಾಡುವಾಗ) ತೊದಲು.- 
ಉಗ್ಗು : ಅವನು ಮಾತನಾಡುವಾಗ ತುಂಬ ಬಿಕ್ಕುತ್ತಾನೆ. (ರೂರಿ)- 

ಬಿಕ್ಕಿ ಬಿಕ್ಕಿ ಅಳು -ಗದ್ಗದಿಸುತ್ತ ಅಳು : ಐದು ವರ್ಷದ ಕೂಸಂ 
ನಿಚ್ಚಣಿ ಎಂಬ ದೇವತೆ ಏಡಿದೊಡಾ ಕೂಸು . . . ಬಿಕ್ಕಿ ಬಿಕ್ಕಿ ಅಳುಗು 
(ಶಾಂತಿ. ೦೩೨-೦೩) ;: ಕೃಷ್ಣರಾಯರು . . . ಬಿಕ್ಕಿ ಬಿಕ್ಕಿ ಅಳುತ್ತ ಕಡೆಗೆ 
. ಮುಖವನ್ನು ತಿರುಗಿಸಿಕೊಂಡರು (ಮಹಾಗ. ೨೩೨) , ಬಿಕ್ಕಿ ಬಿಕ್ಕಿ ಅತ್ತರೆ 
ಬೀಸುವ ಕಲ್ಲು ತಿರುಗೀಠೇ? (ಗಾರೆ). 

[ದೇ. ॥ ತಮಿ. ಮಲ. ವಿಕ್ಕು ; ತುಳು, ಬಿಕ್ಕು ; 
ತೆಲು. ವೆಕ್ಕು ; ಕುರುಖ್‌. ಬೆಕ್ಕಾ] 
ಬಿಕ್ಕು. ಬಿರ್ಕು (ನಾ). ೧. ಶ್ವಾಸಾಂಗಗಳು ಅನೈಚ್ಛಿಕವಾಗಿ ಇದ್ದ 
ಕ್ಕಿದ್ದಂತೆ ಸಂಕೋಚಗೊಂಡು ಶ್ವಾಸದ್ವಾರವು ಥಟ್ಟನೆ ಮುಚ್ಚಿ 
ಕೊಂಡಾಗ, ಗಂಟಲಿನಲ್ಲಿ ಹುಟ್ಟುವ ಒಂದು ಬಗೆಯ ವಿಲಕ್ಷಣ 
ಶಬ್ದ; ಬಿಕ್ಕುಳು ; ಇಕ್ಕುತಿರ್ಪುಸಿರ್‌ ತಡೆದೊಡಮಿಲ್ಲ ಬಿಕ್ಕು ಬಿಡದೊತ್ತಿ 
ದೊಡಂ ತಣಅ*ಸಂದೊಡಿಲ್ಲ. . . ಇಂತು ಕೆಟ್ಟುಪೋಪೊಡಲಿದಕೇಕೆ ಕಾಮ 
(ಶಂಶಾಕ- 4೩-6೩); ವಾಯು ಕ್ಷೀಣವಾದರೆ ಗುರುತು, ದೇಹದಲ್ಲಿ ಬಳಲಿಕೆ 
- * * ಶ್ಲೇಷ್ಮ ಹೆಚ್ಚುವದು ; ಬಿಕ್ಕು ಉಂಟಾಗಿಹುದು (ವೈರ್ಯಸಾ- 1 ೨೪). 
೨. (ದುಃಖ, ಅಳು. ಭಯ, ಸಂತೋಷಾತಿರೇಕಗಳಿಂದ) ಧ್ವನಿಯ 
ಲುಂಟಾಗುವ ನಡುಕ ; ಗದ್ಗದ : ತನ್ನೊಳಗೆ ತೆಕ್ಕನೆ ಶೀಎ ತೆರೆ 
ಮಸಗುವ ಶೋಕರಸಮುರ್ಕಿ. . . ಮಿಕ್ಕು ನೆಗೆವ ಬಿಕ್ಕಿನೊಳ್‌ ಬೆರಸಿ 
(೧ಂಳ. 6-೭೭ ವ); ಇರೆ ಕಂಡು ಸುವಿವೇಕಗುರುವ ಪುಳಕಂಗಳುಬ್ಬರಿಸಿ 

ಬ್ಬಿಕಾಳಾಂ- ಎಂ]ಕ್ಕು ಮಿಕ್ಕು... ಸೈಗೆಡದನು (ಮೋದಿ - 
9-43); ಬಿಕ್ಕು ಬಿಕ್ಕನೆ' ಶೋಟ್‌ ಇಕ್ಕೂವಳು ಕಣ್ಣೀರ (ಸರ್ವಜ್ಞ. 0639). 
೩. ದುಃಖ; ಸಂಕಟ: ಗುಣವಂಶಿಯ ಕಳವಳವನ್ನು 
ಜಯಂತನು ಸಂಪೂರ್ಣ ಅರಿತನು. ಆದರೆ ಅದಕ್ಕೆ ಅನುಕೂಲವಾಗಿ 
ಮಾತಾಡಿ ಇನ್ನಷ್ಟು ಬಿಕ್ಕು ತಂದುಕೊಡುವುದು :ಬೇಡಾಯಿಂತರಿ (2ಯಂಕ. 
೩೨೬)- ೪ಿ. ತೊದಲು ; ಉಗ್ಗು : ಅವನಿಗೆ ಬಿಕ್ಕು ಇರುವುದರಿಂದ 
ಮಾತನ್ನಾಡಲು ಕಷ್ಟಪಡಬೇಕಾಗುತ್ತದೆ (ಕೂ). ಬಿರ್ಕು: ೧. ' ಬರಿಗಂಡಂ 
ಪಿಣಿಲೇಜ ರೋಮವಂಮಂಡಿದಿರ್ಬೆನ್ನಾಗೆ ಮುಂಗಾಲಗಲ್ಪರೆ ಬಿರ್ಕುರ್ವೆ 
, * ೬ ಪೆರ್ನೊರೆ ಸೂಸುತ್ತಿರೆ ಭೀಕರಂ ಸೊಗಯಿಸಿತ್ತುತ್ಯೇಕರೆಂ ಸೂಕರಂ 
(ತಂದ್ರು: 8-೬೦). 

[<ಬಕ್ಕೂ, /ತಮಿ. ಎಕ್ಕ, ಮಲ. ವಿಕ್ಕು, ವಿಕ್ಕವ್‌ ; ತುಳು. ಬಿಕ್ಕ] 
ಬಿಕ್ಕು (ನಾ). ಮಾಂಸ ; ಅಡಗು: “ಬಿಕ್ಕು-ಉಚ್ಛ್ರ್ವಾಸೇ, ಮಾಂಸ ಭೇದೇ 
ಚ್‌ (ಕಮಧಾ) `; ಚೋಳನ ಕಾರಡಗಿಂಗೆ ವಂಗಭೂಪಾಳನ ಬಿಕ್ಕುಗಂಧ್ರ 
ನರಪಾಳನ ಮೂಳೆಗೆ ಕಾಯ್ದು ಖಳ್ಗಮಾಕಾಳಿಯಡುರ್ತ್ತು ನಿಳ್ಕುವಳು 
ನಾಲಗೆಯಂ ನರಸಿಂಗಭೂಪನ (ಎಳ. 1% (8), ಶುಣಸೂ. 39-0೭; 1162); 
ಅಗುರ್ಬಿಪ ಬಿಕ್ಕಿನಿಂದಮೊಟ್ಟಿದ ನೆಣದಿಂ . . . ಕೆತ್ತುತಿರ್ಪ ಖಂಡದೆ 


ಕೊಡ, ಬಿಕ್ಕ್‌; 


೬೪೩೧ 


ಬಿಕ್ಕು. ಬಿಚ್ಚು (ನಾ). 


ಬಿಕ್ಕುಂದನಿ (ನಾ). ನಡುಗಂವ ಧ್ವನಿ; ಗದ್ದದ: 


ಬಿಕ್ಕು ಳು 


೧. ಬೌದ್ಧಸಂನ್ಮಾಸಿ: ತಕ್ಷಶಿಲಾನಗರದಲ್ಲಿ 
ಮಹಾಯಾನಪಂಥದ ಬೌದ್ಧ ಬಿಕ್ಕುಗಳು ನೆಲೆಸಿಕೊಂಡು ತಮ್ಮ ಮತವನ್ನು 
ಬೋಧಿಸತೊಡಗಿದರು (೫ಾಂತ್ರ. 1, 60೩). ಬಿಚ್ಚು: ೨. ಸಂನ್ಮಾಸಿ ; 
ಭಿಕ್ಷು: * ಬಿಚ್ಚುವೆನಲೈ ಭಿಕ್ಷು” (ಕರ. ೩೩): ಭಿಕ್ಷಣ-ಬಿಚ್ಚು (ಕನುದ- 
೨೬೨ ಪ್ರಯೋ). [ಆಷ್ರಾ. ಭಿಕ್ಬು-/ಸಂ. ಭಿಕ್ಷು) 

ಸಿಂಗಾರಮ್ಮ : 
ನಸೆದಿಟ್ಟಿಯ ಬಿಕ್ಕುಂದನಿಯಿಂದ) (ರಟ್ಟ. 

(ಬಿಕ್ಕು, 4 ದನಿ] 


(ಎದ್ದು ಹೋಗಿ... 


೪೩-೨೦). 


ಬಿಕ್ಕುಳಿಕು 4 ಬಿಕ್ಕುಳಿಕೆ >: ನೋ. 


19 | ಬಿಕ್ಕುಳಿಕೆ. ಬಿಕ್ಕಳಿಕೆ, ಬಿಕ್ಕುಳಿಕು (ನಾ) ೧ೃ ಶ್ವಾಸದ್ವಾರವು ಥಟ್ಟನೆ 


20 


40 


ಜವನುಂಡು ಕಾಟ್‌ದವೊಲಿರ್ದುದು -ಮಾರ್ಗಮದೆತ್ತ  ನೋಲಕ್ಟೂಡಂ[|. 


(6ೀಕಾನ- ೬-೬); ಮೂಳೆ ಬಿಕ್ಕುಗಳ ಸಂದಣಿ . . . ಕಾಳಿಜಗಳೆಕ್ಕೆಕ್ಕೆ 
ತದ್ರ ಣರಂಗದೆಲ್ಲೆಡೆಯೆ೧ಳುಂ ತೀವೆ ಬಲಮೆರಳ್‌ ಪೊಣರ್ದುವು (ತೆರಿಫು. 


೪6-೫೬) [ದೇ, ॥ ತಮಿ, ವಿಟಸ್ಕೂ. /ಸಂ.ವೃಕ್ಕ, ವೃಕ್ಕಾ] 


ಮುಚ್ಚಿಕೊಂಡಾಗ ಗಂಟಲಿನಲ್ಲಿ ಹುಟ್ಟುವ ಒಂದು ಬಗೆಯ 
ವಿಲಕ್ಷಣವಾದ ಶಬ್ದ ; ಬಿಕ್ಕುಳು: ನಿಮಿರ್ಚೆ ಬಿಕ್ಕಳಿಕೆ 
ಮೆಯ್‌ ಮಂಯ್ಯಾಗೆ 'ಕಂಪಕ್ಕೆ ದಲ್‌ ಕುರುರಾಯಂ ಗದೆವೊಯ್ಲಿ 
ನಿಂಬಿಳೆಗೆ ಬಟ್ಟಂ ಬೆಟ್ಟು ಬಿಬ್ಬಿ೦ದದಿಂ (ರಸರೆ. ೪-೦೯೦) - ಬಿಕ್ಕಳಿಕೆ : ೧. 
ಹಿಕ್ಕೆಯ ಬಾಷ್ಟಮದೆಂತೆನೆ ಬಿಕ್ಕಳಿಕೆಗಳಕ್ಕುಮಕ್ಷಿಯೊಳ್‌  ತಿವಿಂರಂ 
ತಂಂಬಿಕು೯೦ (ಮದ: ೧೩-೪೦) ; ದವನ, ಜೀರಿಗೆ, ಶುಂಠಿ ಇವಂ ಜೇನು 
ತುಪ್ಪದಿಂದ ಅರೆದು ಕೊಳ್ಳಲು ಬಿಕ್ಕಳಿಕೆ ಮಾಣ್ಣುಂ (6ಕ್ಕಿಂ. 0೩೦) ; 
ಓಮವನ್ನು ಸುಟ್ಟು ಮಸಿಯನ್ನು ಸಕ್ಕರೆಯೊಡನೆ ಕಲಸಿ ಕೊಟ್ಟರೆ ವಾಂತಿ 
ಬಿಕ್ಕಳಿಕೆ ನಿಲ್ಲುವುದು (ಸಳನ್ನಿ. ಪಂ ೪೪೭). ೨. (ದುಃಖ, ಅಳು, 
ಸಂತೋಷ, ಭಯ ಮಂಂತಾದುವುಗಳಿಂದ) ಧ ಶೈ ನಿಯಲ್ಲುಂಟಾಗುವ 
ನಡುಕ.-ಗದ್ಗದ: ಅದನ್ನು ನೆನಸಿಕೊಂಡ ಯಶೋದೆಗೆ ಪುನಃ ಬಿಕ್ಕಳಿಕೆ 
ಆರಂಭವಾಯಿತು (ನಾತ್ತಲ್ಮ- ೦೦) ; ಅವಳ ಅಳು ನಿಂತಿತ್ತು ; ಬಿಕ್ಕಳಿಕೆ. 
ಮಾತ್ರ ಎಂತಿರಲಿಲ್ಲ (ಫುನರು. ೧೦೦). ಬಿಕ್ಕುಳಿಕು : ೨. ಧರ್ಮಜನಾು ತಂದೆ 
ನಿನಗಿಂತಧಿಕದುಃಖವ ತಂದೊದಗಿಸಿದೆ ಎನ್ನನೀಗಲೆ ಕೊಂದು ಕರುಣಿಸೆನುತ 
ಬಿಕ್ಕುಳಿಕಿನಲಿಯಳಲಿದನು (ತಿಮ್ಮಸ್ತೀ: ೨-೪೩). [ಬಿಕ್ಕುಳು 4 ಇಕೆ] 


ಬಿಕ್ಕುಳಿಸು. 'ಬಿಕ್ಕಡಿಸು, ಬಿಕ್ಕಳಿಸು (ಕ್ರಿ). ೧. ಶ್ವಾಸದ್ವಾರವು ಥಟ್ಟನೆ 


ಮುಚ್ಚಿಕೊಂಡಾಗ ಗಂಟಲಿನಲ್ಲಿ ಒಂದು ಬಗೆಯ ವಿಲಕ್ಷಣಶಬ್ದ 
ವುಂಟಾಗು ; ಬಿಕ್ಕು: ಕೂಕಿಡುವ ಕುಕಿಲ್ವ ಬಿಕ್ಕುಳಿಪ ತೇಗುವ ತನ್ನ 
ತೊಡಂಕದೆಯೆಸ್ದ ನೂರ್ವುಡಿ ಮನದೆೊಳ್‌: ಪಳಂಚಲೆಯೆ ಡಕ್ಕೆಯೊಳಟ್ಕಿ ಜ 
ವಾಗೆಯಾಡಿದಳಿ (ಶಂಶಫಾ. ೪-೯೦). ವ. (ದುಃಖ, ಭಯ, ಸಂತೋಷಾತಿ 
ರೇಕಗಳಿಂದ) ಮಾತು ತಡವರಿಸು.- ಗದ್ದದಿಸು : ಸಿಕ್ಕಿದ ನಲ್ಲಳು 
ಮುನಿದ ನಲ್ಲನ ಮುಂದೆ ಬಿಕ್ಕೂಳಿಸುತ ನುಡಿವಂತೆ ಲೆಕ್ಕ ಟವಣೆಯಾಗಿ 
ಕೊರಳು ಕುಣಿದು ದನಿಯಿಕ್ಕುವ ರಾಗ ರಂಜಿಸಿತು. (ಕರತ. ೫-೬೩) - 
೩. ಕಾರು ; ಕಕ್ಕು * ಬಿಕ್ಕುಳಿಸು - ಉದ್ದಾರೇ ” (ಕಮರಾ)- 
ಬಿಕ್ಕಡಿಸು: ೨. ಚಿಕ್ಕೋರು ಸುಮ್ಮನೆ ಬಿಕ್ಕಡಿಸಿಕೊಂಡು ಬಿಕ್ಕಡಿಸಿಕೊಂಡು 
ಅಳ್ತಾನೇ ಇದ್ರು (ಶೆಂಗಾಳ್ವ. ೫೯). ಬಿಕ್ಕಳಿಸು; ೨. ರಂಗನು 
ಬಿಕ್ಕಳಿಸುತ್ತ ನಡೆದ ಸಂಗಶಿಯನ್ನೆಲ್ಲ ವಿವರಿಸಿದನಂ (ಕಂಗರೋ. ೪೦) ; 


, ಪರದೆಯ ಹಿಂದೆ ಮತ್ತೆ ಬಿಕ್ಕಳಿಸುವ ಶಬ್ದ ಕೇಳಿಸಿತು (ರುೂಣಪಿ. ೦೦೪)- 


[ಬಿಕ್ಕೂಳು 4+ - ಇಸ್ಕು] 


ಬಿಕ್ಕುಳು, ಬಿಕ್ಕಲು, ಬಿಕ್ಕಳು (ನಾ). ೧. ಶ್ವಾಸದ್ವಾರವು ಥಟ್ಟನೆ 


ಮುಚ್ಚಿಕೊಂಡಾಗ ಗಂಟಲಿನಲ್ಲಿ ಉಂಟಾಗುವ ಒಂದು ಬಗೆಯ 
ವಿಲಕ್ಷಣಶಬ್ದ; ಬಿಕ್ಕುಳಿಕೆ: ಕವುಳು . ಶುಂಠಿ ಹಿಪ್ಪಲಿ ಇವ' 
ಚೂರ್ಣವ ಮಾಡಿ ಬೇಲದ ಹಣ್ಣಿನ ರಸದಲ್ಲಿ ಅರೆದು ಗುಳಿಗೆಯ ಮಾಡೆ 
ಬಿಕ್ಕುಳು ಪೋಕುಂ (2ಶೈಂ. 0೩೪). ವ. (ದುಃಖ. ಸಂತೋಷ, ಕೋಪ.. 
ಭಯ; ಮುಂತಾದುವುಗಳಿಂದ) ಧ್ವನಿಯಲ್ಲುಂಟಾಗುವ ನಡುಕ. 
ಗದ್ಗದ : ಎತ್ತಿ ಹಾಯ್ಕ್ಕುವ : ಕೊರಳ. ಬಿಕ್ಕುಳ ಕೆತ್ತುವಧರದ 


ಬಿಕ್ಕೆ 


ಬಿಕ್ಕುಳುಬೇನೆ 


`ರೋಷದಲಿ ಹೊಗೆ ಸುತ್ತಿದುರಿವಾತುಗಳ ಸೂಸಿದರವನಿಪನ 
(ಕುವ್ಮಾಆ- ೪:೦೪); ನಿವಾಶ್ಚರಕುಲಲಲಾಮನು . . - ಇಳಿವ ಕಂಬನಿಗಳಲಿ 
ಕಂಪಿತಗಳದ ಬಿಕ್ಕುಳಿನಕ್ಕೆಯಲಿ ಮಕ್ಕಳನು ಕೈವರ್ಶಿಸಿ ಕಕುತ್ಲ್ಯಾನ್ವಯನ 
ಬೀಳ್ಕೊಂಡ (ತೊಂಕಾ. . 0-೦೭-೨); ಉಕ್ಕಿದುದು ಮೇಲುಸಿರು ಕಂಠದ 
“ಬಿಕ್ಕುಳಿನ ಭೀತಿಯಲಿ ತನ್ನೊಂದಕ್ಕರಿನ ಮನದೊಳಗೆ ರಾಮನ ನೆನೆದನಾ 
ಹನುಮ (ಕ್ಠೊಕಾಕಾ. ೩-೭೫). ೩. ಪ್ರಾಣ ಹೋಗುವ ಸಮಯದಲ್ಲಿ 
ಗಂಟಲಿನಲ್ಲಿ ಉಂಟಾಗುವ ಗದ್ದದ: ಈ ಐದು ಬಿಕ್ಕುಳುಗಳು ಮುಪ್ಪಿ 
ನವರಿಗೂ ಬಹಳವಾಗಿ ಸ್ತ್ರೀಸಂಗವುಳ್ಳವರಿಗೂ ವ್ಯಾಧಿಯಿಂದ ಕ್ಷಯಿಸಿದ 
ದೇಹದವರಿಗೂ . , . ಮರಣಕ್ಕೆ ಕಾರಣವಾಗಿ ಕಾಣಿಸಿಕೊಂಬುದು (ಸಕವೈೆ. 
೨೪೦). ಬಿಕ್ಕುಳುರೋಗ ' ಪರಾ. ಬಿಕ್ಕಲು : ೩. ಶ್ಲೇಷ್ಮದಿಂದ 
ತಡೆಯಲ್ಪಟ್ಟ ಪ್ರಾಣವೂಯು , , , ಐದು ಪ್ರಕಾರವಾದ ಬಿನ್ಕಲುಗಳ 
ಉಂಟುಮಾಡುವದು (ಕೈಠ್ಮಸಾ. 3. 038). ೪. ಉಗ್ಗು; ತೊದಲು: 
ಶೇಷಣ್ಣನವರಿಗೆ .. . ಹಾಡಲು ಬಹಳ ಉತ್ಸಾಹ; ಆದರೆ ಬಿಕ್ಕಲು. 
ಹಾಡಲು ಸಾಧ್ಯವಿಲ್ಲದೆ ಬಹುವಾಗಿ ನೊಂದುಕೊಳ್ಳುತ್ತಿದ್ದರು (ಸಂಗೀತಂ 
೨೬೪). ಬಿಕ್ಕಳು : ೧. ಚಂದನಾದಿಚೂರ್ಣ . . . ಮೆಲ್ಲಲು ತೃಪೆ, ಛರ್ದಿ, 
ಬಿಕ್ಕಳು, ಪಿತ್ತ, ಭ್ರಮೆ, ಅರೋಚಕ ಇವು ಗುಣ (ಎಕ್ಕೆ ಎ. ೨೬). 2. 
. ಉಕ್ಕುವುದಳಲದನೊಯ್ಯುನಾಅಿಸುವನು. ಬಿಕ್ಕಳು ಬಹುದ ವಿಲ್ಲಿಸುವ 
(5ರಕ.೦೭-೦೪), ` 

(ದೇ. ೫ ತಮಿ. ವಿಕ್ಕುಳ್‌, ವಿಕ್ಕಲ್‌, ವಿಕ್ಕಿಳ್‌ ; ತೆಲು. ವೆಕ್ಕಿಲಿ, ಎಕ್ಕಿಲಿ] 
ಬಿಕ್ಕುಳುಬೇನೆ (ನಂ). ಉಸಿರಾಟದ ತೊಂದರೆಯಿಂದ ಅಧಿಕವಾಗಿ 
ಬಿಕ್ಕಳಿಕೆ ಉಂಟಾಗುವ ಒಂದು ಬಗೆಯ ರೋಗ : ಶೀನು ಬಿಕ್ಕುಳು 
ಬೇನೆ ನಂನಾಹಾನಿ ಬಳಿಕುದ್ಧಾರಗಳು ಏನೇನೊ ವೈಕಾರಗಳುದಾನದ 
ವಾಯುವಿನ ಧರ್ಮ (ಗಗತಾ. ೯-೬೪). ([ಬಿಕ್ಕುಳು * ಬೇನೆ] 
ಬಿಕ್ಕುಳುರೋಗ (ನಾ). ಇ ಬಿಕ್ಕುಳುಬೇನೆ: ಐದು ತೆರನಾದ ಬಿಕ್ಕುಳು 
ರೋಗದಲ್ಲಿ ಕ್ಷುದ್ರೆ, ಅನ್ನಜೆ ಎಂಬೆರಡು ವಿಧವಾದ ಬಿಕ್ಕುಳುರೋಗವೆ 
ಅಸಾಧ್ಯವಾಗಿ ಪ್ರಾಣವನಪಹರಿಸುತ್ತ ಇಹುದು (ಸಕನ್ಮಿ. ೨೪೦). 

[ಬಿಕ್ಕುಳು 3- ರೋಗ] 


ಹ 3 
ಮೇಲೆ 


ಬಿಕ್ಕೆ ' ಬಿಟಕ್ಕಿ' ನೋ. 
ಕ ಬಿಚ್ಚೆ (ನಾ). ತಿರುಪೆ : ಭಿಕ್ಷೆ: “ಬಕ್ಕೆ ಭಿಕ್ಷೆಯೆಂ” (ಕರ್ಣಾಎ. ೭೨) ; 
ಬಡತನದ ಬೇನೆಯನು ರಾಗದಿಂ ಪಾಡಿ ಜೋಡುಕೈಗಳ ವಸೌನದೈನ್ಯದಿಂ 
ನೀಡಿ ಬೇಡಿದನು ಬಿಕ್ಕೆಯನು (ಕಗರ್ಮ. ೬೪); ಭಕ್ತ ಬೇಡಲು ಬಿಕ್ಕೆ ಇತ್ತ 
ತೆರನಾದುದೌ | (ಕೆಂ. ೩9). ಬಿಚ್ಚೆ : "ಬಿಚ್ಚೆಕುರ? ಪರಾ. 

ಬಿಕ್ಕೆ ಬೇಡು ಇ ಯುಾಚಿಸು ; ಭಿಕ್ಷೆಯ ೩ ಕೇಳು ; ತಿರಿ; ಬ್ರಿಟಿಶ 
ರಲ್ಲಿ ಸ್ವರಾಜ್ಯದ ಬಿಕ್ಕೆ ಬೇಡಲು, ನಾವು , . . ವರ್ಣುಶ್ರಮವನ್ನು ನಾಶ 
ಮಾಡಬೇಕೆ ? (ಯಕ್ಷಶ್ರ. 98); ಹೀಗೆ ಸ್ವಾರ್ಥ ಬಿಟ್ಟು ಧರ್ಮಾತ್ಮನಾದರೆ 
ನಾಳೆ ಬಿಕ್ಕೆ ಬೇಡಬೆ:ಕಾದೀತು (ಕುರುಕಾ. ೧೩೮). [-5ಸಂ. ಭಿಕ್ಷಾ] 
ಬಿಕ್ಕೆಯಣ ` ಬಿಕ್ಕಿಯಣ್ಣ' ನೋ. 
ಬಿಕ್ರಿ ` ಬಿಕರಿ' ನೋ. 
ಬಿಕ್ರಿದಾರ " ಬಿಕರಿದಾರ ' ನೋ. 
ಬಿಕ್ಲಂ " ಬಿಕ್ಕಲಂ ` ನೋ. 
ಬಿಗಡ,  ಬೇಗಡ್ಕ' ನೋ. 
ಬಿಗಡ್ಕ (ನಾ). ಕಷ್ಟ ; ತೊಂದರೆ ; ಕೇಡು: ಇವರಿಗೆ ಬಿಗಡಾವ ಮಾಡಿ 
ಲಡಾಯಿಗೆ ನಿಲ್ಲಬೇಕು (ಮುದಳೆ- ೨೦-೦೩). 

[..- ಹಿಂ. ಬಿಗಾಡ್‌ ; ಮರಾ. ಬಿಗಡ, ಬಿಗಾಡ. ಬಿಘಡ, ಬಿಘಾಡ] 
ಬಿಗಡಾಯಿಸು, ಬಿಗಡಿಸು. ಬಿಘಡಾಯಿಸು (ಕ್ರಿ). ೧. ಹದಗೆಡು ; 
ಕೆಟ್ಟುಹೋಗು : ಇನ್ನು ಮುಂದು ಸಲ್ಮಾ ಬಿಗಡಾಯಿಸಿದರೆ . . . ನಮ್ಮ 


೬೪೩೨ 


2) 


25 


85 


40 


ಬಿಗಡಿಸು 
ಬಗ್ಗಿ (ಕ್ರಿ). ೧. (ಹಗ್ಗ, ಸರಪಣಿ ಮಯಂತಾದುವುಗಳಿಂದ) ಕಟ್ಟು. _ 


ಬಿಗಿ, 


ದವಲತ್ತನ್ನು ಮುಳುಗಿಸಿಬಿಟ್ಟುರು (ರಾಶೇಂದ್ರ. ೦೦೨) ; ಶ್ರೀನೃಷ್ಟದೆ:ವ 
ರಾಯನ ಆಳ್ವಿಕೆಯ ಅನಂತರದಲ್ಲಿ ರಾಜಕೀಯವಪರಿಸ್ಥಿ ತಿ ತುಂಬಾ ಬಿಗಡಾಯಿ 


ಸಿತ್ತ! (ಹೇವುಕೂ. ೦೦೯): ೨. ಬಿಗಿಯಾಗು : ಗಡುಸಾಗು ; ಘವುಜು 
ಜವಿಯೆತಶ್ತು ಆಯಿತು ಜಿರಮಲೆದವರು ಬಿಗಡಾಯಿಣಿಕೊಂಡೆ ಹೋಗಿ 


ಯಿದ್ದರು (ಮರಕ- ೬೪-೪) ; ಚೀಂಕ್ರನ ಧ್ವನಿ ಬಿಗಡಾಯಿಸಿತು (ಮರೆಮ 
೪೬೩). ಬಿಗಡಿಸು : ೩. ಕೆರಳಿಸು: ಕೋಪಗೊಳಿಸು: ಭಾಗಾನಗರದವರ 
ಬಗೆಯ (?) ಪೆದೂರ ಲಿಂಗಪ್ಪೆಂ ಬಿಗಡಿಸಿ ಬಂದಿರೆಲು (ಕಳನ್ಮ. ೪-೦೪). 
ಬಿಘಡಾಯಿಸು : ೧. ನಮ್ಮ ಕುಟುಂಬದ ಪ್ರಕೃತಿ ಬಿಘಡಾಯಿಸೇದ 
(ಸಮೇ. ೯೬). 

[ ಬಿಗಡ್ಮಾ (೪p « ಹಿಂ, ಬಿಗಡನಾ ; 
ಬಿಘಡಣೇ) 4 -ಇಸ್ಕು] 
“ಬಿಗಡಾಯಿಸು' ನೋ. 


ಮರಾ. ಬಿಗಡಣೇ, 


ಬಂಧಿಸು : “ಬಿಗಿ-ಬಂಧನೇ, ಹಯಪರಿಕರೇ ಚ” (ಕಮರಾ) ; ಹಗಲು 
ಗಳನಿಕ್ಕಿ ಬಿಗಿದಡೆ ನಾಯ ಬಾಲವದು ಬಳಿಕ ನೀಳಕೆ ಸಸಿನವಹುದೇ: 
(ಂಸಪು. ೬೦-೪೪) ; ಮಂತ್ತಿನ ಗದ್ದುಗೆ ಗರುಡನ ಹೆಗಲಿನೊಳೆತ್ತಿಸಿ ಬಿಗಿದು 
ಹಲ್ಲಣಿಸಿ ಅತ್ಯಂತ ಸೌಖ್ಯವ ಮಾಡಿ ಸಂತಸದಿಂದೆ ಹತ್ತಿದ ಶ್ರೀಕೃಷ್ಣರಾಯ 
(ನೋಹತ. ೩೬-೩೭) ; ಡೊಳುಹೊಟ್ಟೆಗೆ ನಂಗರ ಬಿಗಿದವನೇ ಆ 

ದಯಮುಾಡಯ್ಯಾ ದಂತಾಯುಧನೆ? (ಗಕೇಶ.0-0೨) - ೨. ಭದ್ರ ಪಡಿಸು , 
ಸಡಿಲವಾಗದಂತೆ ಮಾಡು; ಅಳ್ಳಕವಾಗಿಲ್ಲದಂತೆ ಮಾಡು: 
ಗುಲ್ಮದಂತೊತ್ತೊವರ್‌ ಪೊಜ32:ಜನಂತೆ ಬಿಗಿದು ಕಟ್ಟುವರ್‌ (ರರ್ಮಾಶ್ಶು, 
8-೭೩) ; ವಿಜಯವೀಣೆಯಂ ಕೊಂಡು ... ತಂತ್ರಿಯಂ ಬಿಗಿದುರ 
ದೋಳ್‌ 'ಸುರ್ಚಿ (8050. ೨-೩೧ ನ); ಬಿಗಿದ ಬೀಯಗ ಬದ್ಧರದ ಬಂಡಿಗಳು 
(ಕಾಪಾ. 0೩-೨೪- ೩. ಅವಕಾಶವಿಲ್ಲದಂತೆ ಒತ್ತಿ ಹಿಡಿದಿರು. -- 
ಅಮುಕಿ ಹಿಡಿದಿರು ; ಸಡಿಲವಾಗಿಲ್ಲವಿರು ; ಹತ್ತೆಯಾಗಿರು : 
ಈ ಪ್ರಿಯುಂವದೆಯು ಬಿಗಿಯಾಗಿ ಕಟ್ಟಿದ ವಲ್ಕಲದಿಂದ ನನ್ನ ಎದೆಯು 
ಬಿಗಿಯುತ್ತಿರುವುದು (ಶಾ೫ುಂತ. ೯-೪) ; ಈ ಅಂಗಿ ಮಗುವಿಗೆ 
ಬಿಗಿಯುತ್ತದೆ; ಹಾತಲಾಗುವುದಿಲ್ಲ (ಕೂ9)- ೪. ವಸ್ತ್ರ ಮುಂತಾದುವನ್ನು 
ಉಡಲು ಭದ್ರವಾಗಿ ಕಟ್ಟು, - ಬಂಧಿಸು : ಸಪುರ ಬಿಳಿದಂ 
ಬಿಗಿದುಡಿಸಿ ಬೆಳಗುವ ದುಕೂಲಮಂ ಪೊದಯಿಸಿ (ನಂಬಿರೆ. ೦೦-೪೩) ; 
ಕಂಸನರಸುಮಕ್ಕಳ್ಳಿಲ್ಲಮುಡಲುಂ ತುಡ[ಲುಮ]ಟ್ಟಿ ನಂದಂಗಂ 
ಕೃಷ್ಣಂಗವಮಲ್‌ವು ಪುಟ್ಟೆ ಕಲಿಗಂಟಿಕ್ಕಿ ತೆರಳ್ಲಿ ಬಿಗಿದುಟ್ಟು ಪೊಯಿಕಯ್ಯ 
ನೆಂಬಂತಿರ್ದಂ (ಐಂಹಂ. ೬-೪೭ ನ); ಬಿಗಿದ ಗಂಡುಡಿಗೆಯ , ೬ ನಸುನಗೆ 
ಮೊಗದ ಸೊಂಪಿನಲಾಹವಕ್ಕ ನುವಾದನಭಿಮುನ್ಯು (ಕುವ್ಮಾರ್ರೋ ೪-೪). 
೫. ಹೊಂದಿಸು : ಅಳವಡಿಸು : ಬಿಗಿದ ಸಾರಂಗದ ಮೇಲ್ಮ ಟ್ಟಿನೊಳಂ 


ಮಾಂಗಾಯ ಫಲಾವಳಿಗಳೊಳಂ . . . ಎಸೆವ ಮಂಟಪಂಗಳ ನಡುವಣ 
ಪದ್ಮರಾಗದ ಪಟ್ಟವಣಿಯೊಳ್‌ : ನಿಲಿಸಿದ ಕೂಮದೇವನನತಿಪ್ರೀತಿ 


ಯಿಂದರ್ಚಿಸಿ (ಕಾರಂಉ- ೭60) ; ಬಿಗಿದ ರುಲ್ಲರಿ ಮುಗಿಲ ಹೊಸಕೈದುಗಳ 
ಮಿಂಚಿನ , . . ತನಿಹೊಗರಿಜ್‌ದು ಪರಬಲದ ಕಡುವೇಸಗೆಗೆ ಕವಿದುದು 
ರಾಜಹಂಸಪ್ರಕರವೋಸರಿಸೆ (ಕುವ್ಮಾರ್ರೋ. 


೧.೪೪) ; ಬಿ ಬಿ೭ಗಾರಿಗಳ 


" ಮಿಸುವಿಯ ಜಗಲಿಗಳ . . . ವಿಲಾಸದಲಿ ಸೊಗಸಿತಾ ಮಂಟಪ (ತೊರರಾ- 


ರಚಿಸು ; ನಿರ್ಮಿಸು: ನಳನು ರಿಪುಸಂಹಾರ 


ಕಾಲಾನಳನಂ ಕಾೂರುಣ್ಯದಲಿ ಬಿಗಿದನು ಜಲನಿಧಿಗೆ ಸೇತುವನು (ತೊರರಾ. 


೦-೦೩-6) - ಓ. 


೩೨೫೩ ಸೂತನೆ) ; ಲೋಲಲೋಚನೆ ಬಳಲಿದು ಕಾಣುತ ದನಪಾಲರು 
ಪಕ್ಷಪಾತದಲಿ ಬಾಲೇಂದುಕಾರಿತಸೋಪಾ-ದೆ. ಬಿಗಿದ ವಿಶಾಲಸರಸಿಯ 
ತೋಜದರು (ಕೋಹತ: €-90). ಹ. ಕೂಡು; ಸೇರು ; ಬಿಗಿದ 


ಬಿಗ್ಮಿ 


ಹುಬ್ಬಿನ ಭೀಮ ಹೊಕ್ಕನು ಗದೆಯ ತಿರುಗಿಸುಕ :(ಕೊಫ್ಕಾರ್ರೊಳ- ೨-೭೨) : 
ಕರ ನಡುಗೆ ಮೈ ಬಲಿಯೆ ಹುಬ್ಬುಗಳುಜಕಿ ಬಿಗಿಯೆ . . . ವೀರಾವೇಶದಲಿ 
ಮಸಗಿದನು ಕಲಿಭೀಮ (ಕುನ್ಮಾಳ. ೨-೦೦). ಲೆ. ಕೂಡಿಸಂ ; ಸೇರಿಸು: 
ಹುಬ್ಬೂಗಳನುಆಅ್‌ ಬಿಗಿದೌಡನೊಡೆಯೊತ್ತಿ , . . ಹೊಂಗಿದನಧಿಕರೋಷ 
ದಲಿ (ಕುತ್ಕಾರ್ರೋ- 0-೦೩) ; ರಬುಗರುುಗಿಸಿದುದಾ. ಉಭಯುಕಾವೇರಿಯ 
ಬಿಗಿದೊಪ್ಪುತಿಹ ದಿವ್ಯಸೇತು (ಕನನ. : 8-೬೦). ೯. ಗಾಢವಾಗು ; 
ಗಟ್ಟಿಯಾಗು ; ಬಲವಾಗು ; ನಿನ್ನಿಂದಂ ಕೊಲೆಸತ್ತುದಅ  ಕೋಟ್ಕಳ 
ನಾದಮಾನುಂ ಬಿಗಿದಬ್ಬಕೊಂಡು ಸತತ್ತಿದರ್ಕಿದು ಕಾರಣಂ (ನಡ್ಡಾಣ- 
೩6-0೬) ; ಬಿಗಿದಮುರ್ದಿರ್ದ ತೋಳ್‌ ಸಡಿಲೆ ಜೋಲೆ ಮೊಗಂ . , 

ಮಲಸೊಂದಿಡದಂದದೊಳಿ ಜೊ:ಲ್ಹ ನಿಜೇಶನನಾ ಲತಾಂಗಿ ತೊಟ್ಟಗೆ ಕೊಳೆ 
ನೋಡಿ (ಕಂಠ: ೨-೦೪) ; ಇಲ್ಲೀಗ ಕಂಡೆನಾದಡೆ ಚರಣದಲ್ಲಿ ದೊಪ್ಪನೆ 
ಬಿದ್ದು ಬಿಗಿದು ತರ್ಕೈಸಿ Ry ತಲ್ಲೀಯವಪ್ಪೆ ನು. (ಸಿದ್ಕಂತಿ- ೨-೩೩). 
೧೦. ಬಿರುಸಾಗು ; ಕಠಿಣತೆಯನ್ನು ಹೊಂದು : ಕೇಳಂಗನೆ ನಿನ್ನ 
` ಬೀಗಿ `ಬಿಗಿದಿರ್ದ ಕುಚದ್ವಯಮಧ್ಯದಲ್ಲಿ ತಾಂ ಪಿಂಗದೆ ನಟ್ಟ ದಿಟ್ಟಿಯನವಂ 
ಕಿಟಲೆಂದನುಗೆಯ್ದ್ತೂ ತೂಗಿದಂ. (ಕಡಿಫು- 03-08) ;  ಬಿಗಿದೊಗೆವ 
ಕುಚದ್ವಂಡ್ವ ಎಂತಾಗವೇಡಾ ನಳಿತೋಳಿಂತಾಗವೇಡಾ (ಗಡಾಯು- 6-೬೦) ; 
ಬಿಗಿದುತ್ತುಂಗಕಂಚಂ ಕದಕ್ಕದಿಸೆ. ಹಾರಂ ತೂಗೆ (8ಗ೩. .:00-000). 
೧೧. ಆವರಿಸು ; ಕವಿ; ಮುಸುಕು: ಧಾರುಣಿಯೊಳುತ್ತಾತ 
ಬಿಗಿದುದು (ಳುತ್ಕಾಸ-' ೦೫-೪೨) ; ಕತ್ತಲೆ ಬಿಗಿದುದವನೀತಳವ ಪೆಟ್ಟಿಗೆ 
ಮುಚ್ಚಿದಂದದಲಿ (ತಳಕ. ೫-೪೩). ೧೨. ಕವಿಯುವಂತೆ ಮಾಡು ; 
ಮುಚ್ಚು € ಭೀಮಸೇನನ ತಣುಬಿ ನಿಂದನು ಭೀಷ್ಮ ಬಿಗಿದನು 
ಸರಳಲಂಬರವ (ಕುನ್ಮಾೀ. ೩-೩). ೧೩. ಮುಚ್ಚಿಕೊಳ್ಳು : ಮೇಲುಗಾಣದ 
ಪಾರ್ಥನೆಂಬೀ ಕಾಳುಮೂಳನ ವಿಧಿಯನೇಪರಿವೇಳುವೆನು : ಹರಿಯೆನುತ 
ಕಂಗಳನೆವೆಗಳಲಿ ಬಿಗಿದ : (ಕುವ್ಮಾಳ. ೩-೩೦) ;: ರಾತ್ರಿಯೆಲ್ಲಾ ನಿದ್ರೆ 
ಬರದೆ ಈಗ ಕಣ್ಣು ಬಿಗಿಯುತ್ತಾ ಇದೆ (ಕೂತಿ). ೧೪. ಕುಂದಣಿಸು ; 
ಕೆಚ್ಚು ಬಿಗಿದ ಮರಕತಮಣಿಯ. ನೆಲಗಟ್ಟುಗಳ 

ಲೊ:ವೆಗಳ `ಕಾಂತಿಯ ಲಳಿಯ ಲಹರಿಯೊಳೆದ್ದನಮರಾರಿ (ಕುವ್ಮಾಸ: 
8-೨9) ; ವಳುಕಿನಜಕಿಯಲ್ಲಿ ಬಿಗಿದ ಬೀದಿಯ ನೆಲನ ನಿಳಯಶ್ರೇಣಿಗಳ 
ನುಜ್ವಲಿಪ ಚಂದ್ರೋಪಲದ - ಘನಸೋಪಾನಪಂಗ್ತಿಗಳ . ... ಪಸರದಿನೆಸೆ 
ದುದಾ ಪುರ (ಕರಣ: ೦-೯-೦6). ೧೫. ಸಿದ್ಧಪಡಿಸು ಕ ಸಜ್ಜುಗೊಳಿಸು ; 
ತವದೊಣೆಗಳಂ ಬಿಗಿದಂ ಗಾಂಡೀವಮನೇಟ್‌ಸಿ ನೀವಿ ಜೇವೊಡೆದು: ತಂಶಶಾ- 
೬-೩೬ 6); ಶಿವನ ಬೇಡಿದ: ಶರವ ತೆಗೆ ಗಂಂಡಿವವ ಬಿಗಿ. . .ಬವರಕೇಳೇಳು 
(ಕಾರ್ಮಾಲ್ರೋ: 9-38).. ೧೬. ಉಸಿರು ಅಥವಾ ಸ್ವರವು ಸಹಜ 
ವಾಗಿ ಹೊರಬರದಂತೆ ಕಂಠವು ಉಬ್ಬಿ ಕಟ್ಟಿಕೊಳ್ಳು.- ಅಡ್ಡಿ 
ಹೊಂದು : ಒಗುವ. ಕಂಬನಿಗಳಲಿ ಕಂಠವ ಬಿಗಿದ ಸೆರೆಗಳ ಸೇದು 
ವಕ್ಕೆಯ ವಿಗತಪರಿತೋಷಿತನು ಪಾವನತರರಿಗಿಂತೆಂದ (ತೊರರಾ. 0-೪-೭) ; 
ಗೆಳೆಯರು. ಬಿಗಿದ ಕಂಠದಿಂದಲೇ ಅವರನ್ನು ಬೀಳ್ಕೊಟ್ಟರು (ಕೂರ). 
೧೭. .- ನಿರೋಧಗೊಳಿಸು ; ಅಂಕೆಯಲ್ಲಿಟ್ಟುಕೊಳ್ಳು ; ಹಿಡಿತ 
ದಲ್ಲಿರಿಸು : ಆತ್ಮನಂ ಭೇದಿಸಿ ಪ್ರಾಣವಾಯು ನಾಡಿಗಳನಲ್‌ತು ಹಿಡಿವ 
ಭೇದಮಂ ತಿಳಿದು ತೆಗೆವ ಬಿಗಿದ ಸಂಚಮಂ ಕಂಡು . ... ಆತ್ಮಲಿಂಗದಲ್ಲಿ 
ಸಂಯೋಗವ ಮಾಡುವುದಾತ್ಮಯೋಗ (6ರವ. 3೯-6೭) ; ಪ್ರತ್ಕಾಹುರಃ, 
ಉಪಂದಾನಂ . ಇಂದ್ರಿಯಗಳನ್ನು ಹಿಂದಿರುಗಿಸಿ ನಿಗ್ರಹಿಸುವಕೆ, 
ಆಶೆಯನ್ನು ಬಿಡದೆ ಬಿಗಿದು ಹಿಡಿಯುವಿಕೆ (ಸಿರ್ಮಾಂಕಿ. ೩೬೦) ; ಹುಲ್ಲರಿಯ 
ಬಳವಿಗೆಯ ಬಿಗಿದುಸಿರೊಳಾಲಿಸುತ ಎಲೆ ಅಹಂಭಾವ, ನಿತ 
ಪರಿವೆಯೆ? ಇಲ್ಲದಂದದೊಳು ತೊಲಗುತಿಹುದಿಲ್ಲಲಾ ನಿನ್ನ ಹೇವ (ಮುರೆರೇ* 


೩೩-69)... ೧೮, ಹೊಡೆ ; ಬಡಿ; ಥಳಿಸು : ಎಲ್ಲಿ ಸಿಕ್ಕಿದರಲ್ಲಿ. 


೬೪೩೩ 


20 


46 


ಬಿಗ್ಮಿ 


ಬಿಗಿವರು . . . ಒಡನೆಗೆವರು ನಿಂದು ಕಾದುವರು (ಮೋಹಕ... ೧೨-6 ; 
ಅವನಕ್ಕ ಅವನನ್ನು ಎಳೆದು ಹಾಕಿ ನಾಲ್ಕು ಚೆನ್ನಾಗಿ ಬಿಗಿದರಂತೆ 
(ಹೊಸಕಿ. ೦೪). ೧೯. (ಹೊಟ್ಟೆ ಬಿರಿಯುವಂತೆ) ತುಂಬು, ಭರ್ತಿ 
ಯಾಗು : ತನ್ನ ಉದರಂ ಬಿಗಿಯೆ ಗಜ್ಜನೆ ತೇಗುತಂ (೧ಸತ್ಯ. ೨೩-೩೦). 
ವಿ೦. ಸೆಟಿದಂಕೊಳ್ಳು ; ಸೆದೆ : ಬಿಗಿದ ನರಗಳ ತೆಜ್‌ದ ನೊ 
ವಾಯ ಉಮಿಗಿ ಬಾಗಿದ ಶಿರದ , , . ಹೇಸಿಕೆಯು ನಾತವಧಿಕಭಯಂಕರವು 
(ಅಸತ್ಯ. ೪೬-೩೬) ; ಬಿಗಿದ `-ನರಂಗಳುಬ್ಬರಿಪ ಬಲ್ಪಸಿಆ೫* , , , ನಾತಮಂ 
ನೆಗಳ್ತ ತದ:ಗಕಾರ್ದೆಅಗಿ ರುುಮ್ಮೆನುತೋಡುವ ಮಕ್ಷಿಕಾಳಿಗಳ್‌ (ವೈತಂ- 
೩೦-೩3). :೨೧. ಸೆಳೆತದಿಂದ ಕೂಡಿರು ; ಎಳೆತವನ್ನು ಹೊಂದಿರು : 
ಗಾಯ ಒಣಗುತ್ತಾ ಬಂದಿರುವುದರಿಂದ ಬಿಗಿಯುತ್ತಿದೆ' (ಕೂಡಿ): ಅನಾ 
ರೋಗ್ಯದಿಂದ ಮೈ ಬಿಗಿಯುತ್ತಿದೆ (ರೂಂ): ಐ ಈ ಪದವು ಅನೇಕ 
ಶಬ್ದಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತದೆ. 
ಉದಾ. "ಏಟು ಬಿಗಿ. ಭಾಷಣ ಬಿಗಿ' ಇತ್ಯಾದಿ. 

ಬಿಗಿಬಿಗಿ (ದ್ವಿರುಕ್ತಿ) :  ಅಚಲಿತಭಕ್ತನು . ಹೊಳಚಿ ತಂದಾ 
ಸೆಕ್ಕೆಗಳನೊಳಗೊಳಗೆ ಶೋಧಿಸಿ ತನ್ನ ಕಂಬಿಯ ನೆಲಹಿನಿತ್ತರದಲ್ಲಿ ಸುತ್ತಲು” 
ಸೆಕ್ಕೆ ಬಿಗಿಬಿಗಿದು, (೧ಸಫ್ಯ. 9೩-೨೩) ; ಬಗಸೆಗೈಗಳಲಿ' ನೀರ್ವಿದಿದು 
ಶ್ರೀರಂಗೇಶ ಸೊಗಸುಗಾತಿಯರ ಮೇಲಿಡಲು ಒಗುವ ನೀರ್ವೊಬ್ಲು 
ಸೈರಿಸದೆ ಶ್ರೀಹರಿಯನು . ಬಿಗಿಬಿಗಿದಪ್ಪಿ ದರಾಗ (ಕಂದರ, ೩8-04) 
ಬಿಗಿದುಕೊಳ್‌, ಬಿಗಿದುಕೊಳ್ಳು - ೧. ಭದ್ರವಾಗಿ ಕಟ್ಟಿಕೊಳ್ಳು : 


ತನ್ನ ತೊಟ್ಟ ದಿವ್ಮಾಭರಣಂಗಳೆಲ್ಲವುಂ ಕಳೆದು ದಿವೃಶರೆಥಿಗಳಂ 
ಬಿಗಿದುಕೊಂಡು . (ಶಂಶಕಾ. ೪-೦೨ ಈ). ಪ. ಬಿಗುವತಾನವಾಗಿರು : 
ಬಿಗಿಯಲ್ಲಿರು : ಇವತ್ತು ಹೀಗೆ ಯಾಕೆ ಬಿಗಿದುಕೊಂಡಿದ್ದೀಯೆ 


ಶಾಂತಾ ? (ಕೂಕುಠಾ- ೦೬೪) ; ಅವನೊಮ್ಮೆ . ತನ್ನ. ಮುಖ ನೋಡಿದರೆ 
ಸಾಕು... . ಬಿಗಿದುಕೊಂಡ. ಮುಖ ಹಸನ್ಮೆಖವಾಗುತ್ತದೆ (ಳುಸುಸಂ- 
9೬೦). ಬಿಗಿದು ಬರು ಇ ಗಂಟಲಿನ ಸೆರೆಗಳು ಉಬ್ಬು ; ಗದ್ಗದ 
ವಾಗು : ಕಂಠವು . ಬಿಗಿದು ಬಂತು. ಮುಂದೆ ಮಾತು ಹೊರಡ 
ದಾಯಿತ್ತು, (0%ಂತ್‌. ೦೪). 

[ದೇ.॥ ತಮಿ. ಪಿಕಿ ] ತುಳು. ಬಿಗಿ ; ತೆಲು. ಬಿಗಿಯು) 


ಬಿಗ್ಗಿ (ನಾ). ೧. ಭದ್ರವಾಗಿರುವಿಕೆ ; ಗಟ್ಟಿಯಾಗಿರುವಿಕೆ ; ಅವರ 


ಹಾಸಿಗೆಯ ಗಂಟು ಬಿಗಿಯಾಗಿದೆ. (ಕೂ). 2೨. . ಬಲವಾಗಿರುವಿಕೆ ; 
ುರ್ಬಲವಲ್ಲದಿರುವಿಕೆ : ಬಾವಿಯಿಂದ 'ನೀರು ಸೇದುವ ಹಗ್ಗ ಬಿಗಿಯಾಗಿರ 
ಬೇಕು (ಕೂತ). ೩.. ಸಡಿಲತೆಯಿಲ್ಲದಿರುವಿಕೆ ; ಅಳ್ಳಕವಾಗಿಲ್ಲ 


ದಿರುವಿಕೆ : ನಿಆ್‌ಯ ಬಿಗಿ ಪೈಸರಿಸೆ ಪೆಣ್ಮಂಟದಂಚಿದುಪ್ಪ್ದ ಳ್ವಾಸಿಗೆಳೆ 
ದೊಯ್ದಾಳಿನಿಯನಂ ಬಬಲ್ಜಿನಿಂದೆ -(ಕೃಣಕಾ: ೧೦-೦೪) ; ದೊಡ್ಡವನು 


ತೊಟ್ಟುಕೊಂಡ ಅಂಗಿಯು ಅವನ ಮೈಗೆ ಬಹಳ ಬಿಗಿಯಾಗುತ್ತಿತ್ತು 
(ಮೂಂಣಯ: ೪-66). ೪. ಮಜಬೂತಾದುದು : ಅವರ ಮನೆಯ 
ಬಾಗಿಲು ಬಿಗಿಯಾಗಿದೆ (ಕೂ). ೫. ಕಟ್ಟುಪಾಡು; ಭದ್ರತೆ; 
ವ್ಯವಸ್ಥೆ ಚೆ ಕಡಮೆಯಾಗಬೇಕಾದರೆ ಆಡಳಿತದಲ್ಲಿ ಬಿಗಿ ಮತ್ತು 
ದರ್ಪ ಹೆಚ್ಚಾಗಿರಬೇಕು (ಕಂಣತಂ- ೦೬೫). ೬- ಕಟ್ಟುನಿಟ್ಟು ; ಬಿಗುವು ; 
ಆ ಮಾತಿನಲ್ಲಿ ಬಿಗಿಯಿರದೆ ಸರಳಪ್ರಸನ್ನತೆ ಇದ್ದುದನ್ನು ಅರಿತು 
ಕೊಂಡು .(ಶಿತಂಶಾ.. ೧೯) ; ಅವರ ಸ್ವಭಾವ ಬಿಗಿ, ಆದರೆ ಹೃದಯ 
ಎಶಾಲವಾದದ್ದು (ಕುಕ. ೧6೪). ೭- ಕಷ್ಟ; ಕಠಿಣ; ಜಟಿಲ: 
ಈ ಭಾವಸಂವೇದನೆಯೇ ಭ್ರಮೆಯೋ ಆ ಬುದ್ಧಿವಾದವೇ ಭ್ರವೆಯೋ 
ಎಂಬುದನ್ನು ಹೇಳುವುದು ಬಿಗಿ (ಸಾಹಿಂ. 009) ; ವೀಣಾ ಬಾರಿಸಲಿಕ್ಕೆ 
- ೬೬ “ರೊಢೀ ಮಾಡಿದರ, ಅಷ್ಟೇನೂ ಬಿಗೀ ಅಲ್ಲ” (ಗಂಗಾಸಾ- 69). 
೮. ಮನಸ್ಸು ಬಿಚ್ಚಿ ಮಾತನಾಡದಿರುವುದು ; ಬಿಗುಮಾನ: 


ಬಿಗಿಕಟ್ಟು ೬೪೩೪ ಬಿಗಿಮೊಳೆ 


ಹುಡುಗರ ಹತ್ತಿರ ಅವನು ಬಹಳ ಬಿಗಿಯಾಗಿರುತ್ತಿದ್ದ (ಕಾರು. ೨೦೪); ಗೊಳಿಸುವ ಹೆಣಿಕೆಯ ರೀತಿಯಂತೆ . . . ನಡೆಯುತ್ತದೆ (ಹೊಸ. 3೪೨). 
ಆಕೆ ಬಂದಾಗಿನಿಂದ ಮನೆಗೆ ಹೋಗುವವರೆಗೂ ಬಹಳ ಬಿಗಿಯಲ್ಲೇ ೨. ಬಂದೋಬಸ್ತು ಮಾಡು ; ಕಟ್ಟುನಿಟ್ಟಾಗಿರುವಂತೆ ಮಾಡು : 
ಇದ್ದರು (ಕಂ). ೯. ಕುದಂರೆ, ಎತ್ತು ಮುಂತಾದ ಪ್ರಾಣಿಗಳ ಸಿಂಹಾಸನವನ್ನೇರಿದ ಕೂಡಲೇ ಆಡಳಿತವನ್ನು ಬಿಗಿಗೊಳಿಸಿ ಸಮಸ್ತ 
ಜೀನನ್ನು ಭದ್ರ ಪಡಿಸಲು ಅವುಗಳ ಒಡಲಿಗೆ ಕಟ್ಟುವ ಚರ್ಮದ ಅಧಿಕಾರವನ್ನು ತನ್ನಲ್ಲಿ ಕೇಂದ್ರೀಕರಿಸಿಕೊಂಡನು (ಕೃರೇವ. ,೪). 
ಪಟ್ಟಿ: p ತಂಗುಪಟ್ಟಿ: : “ಕಾಮಕರದೊಳಿಬಟ್ಲೂ ನ ಪಟ್ಟೆಯಲ್ಲಿ ಬಂಧನದೊಳಂ | 8 [ಬಿಗಿ + ಕೊಳ್‌, + ಇಸ್ಕು] 
ದೊರಕೊಳ್ಳು ಬಿಗಿಯೆಂಬ ಶಬ್ದವು” (ಕರ್ಮಾ. $೨).೧೦. ಎರಡುತೋಳು ಬಿಗಿತ (ನಾ). ೧. ಕಟ್ಟಿದುದು ; ಕಟ್ಟು : ಬೇಕಾದಾಗ ಸುಲಭವಾಗಿ 
"ಗಳಲ್ಲಿ ಹಿಡಿಯಬಹುದಾದಷ್ಟು ಸೊಪ್ಪು. ಹುಲ್ಲು ಇತ್ಯಾದಿಗಳ ಈ ಬಿಗಿತವನ್ನು ಸಡಿಲಿಸಿ ಬೇರೆ ಪತ್ರಗಳನ್ನು . . . ಸೇರಿಸಿಕೆೊಳ್ಳಲು 
ಕಟ್ಟು. - ಹೊರೆ: ಒಂದು ಬಿಗಿ "ಹುಲ್ಲು ಕೊಡು (ಕೂ). ೧೧. ಕುಸ್ತಿ ಯ ಬರುವಂತೆ ಇರುತ್ತದೆ (ಗ್ರಂಕಾಂ. ೪೪). ೨. ಗಟ್ಟಿ: ಭದ್ರ : ಕರಪುವುಡಿ 
ಒಂದು ವರಸೆ ; ಮಲ್ಲಯುದ್ಧದ ಒಂದು ಪಟ್ಟು : ಬಿಡದೆ ಬಿಗಿಗಳ ಸಾಸಿವೆ ಲೋಯಿಸರದ ತಿರುಳೆಂಬಿವನಿಟ್ಟಡಸಿ, ಬಿಗಿತಾಗಿ ಕಟ್ಟಲ್‌ 
ಬಿಡಿಸಿ ಕಳಚುವರೊಡನೆ. ಬಾ “ಬಿನ್ನ ಣ ಬಿಡಿಕೆಗಳ ಬಂಧದಲಿ ಹೆಣಗಿ | 10 ನಿಡಪೊಂಗುಡಿದಿರ್ದ ಕೆಯ್ಸೆ ಭೆಂಗಂಬಡುಗುಂ (ಊಂಳೋಕ. ೯-0). 
ದರುಭುಯಪಟು ಭಟರು (ಅಕಂರಕಾ, ೦೬-೨೦). ೧೨. [ಸಂಗೀತ] ತಂತೀ ೩. ಗಟ್ಟಿಯಾಗಿ ಕಟ್ಟುಎಕೆ; ಭದ್ರಗೊಳಿಸುವಿಕೆ: ಬಿಗಿತಂ ಬಿಗಿತಂಗಳ್‌ 
ವಾದ್ಮ ದಲ್ಲಿ ನಾದವನ್ನು ಹೆಚ್ಚಿಸುವ ಆರುಬಗೆಯ ಸಾಧನಗಳಲ್ಲಿ (ಶರ್ಗಾನು. ೩೩9 ಪ್ರಯೋ) ; ಉಪನಾಹಃ, ನಿಬಂಧನಂ - ೨ ವೀಣೆಯ ತಂತಿ 
ಒಂದು : ಬಿರಟೆ ಚಕ್ಕ ಸನ್ನೆ ಬಿಗಿ ಜಬ್ಬು ಜೀವಾಳವೆಂಬಾಲು ಕಟ್ಟುವ ಬಾಯಿಗೂ ಬಿರಡೆಗಳಿಗೂ ಕಟ್ಟಿನ ಬಿಗಿತಕ್ಕೂ ಹೆಸರುಗಳು: 
ಬಗೆಯಾದ ನಾದಕಟ್ಟುಗಳಿಂ ತಂತ್ರಿಗಳೆಂ ವರಿಸಿ (ನೇಕ. ೨೩೭). (ಸಿರ್ಕಾಶಿ- 30). ೪. ಎಳೆತ; ಸೆಳೆತ: ಬೆನ್ನು ಬಿಗಿತದಿಂದ 
ಬಿಗಿಬಂದು - ಭದ್ರವಾದ ಕಟ್ಟುಪಾಡು; ಸುವ್ಯವಸ್ಥೆ: ತೊಗರೆಯ |6| ಯಾವ ಕೆಲಸವನ್ನೂ ಮಾಡಲಾಗಲಿಲ್ಲ (68). ೫. ಹೊಡೆತ ; ಪೆಟ್ಟು 
ತೊಗೆ ಲೇಸು ತಿಗುರಿಗೆ ಮೊಳೆ ಲೇಸು . . . ದೊರೆಗಳಿಗೆ ಬಿಗಿಬಂದು ಏಟು : ಅಪರು ಎರಡು ಬಿಗಿತ ಬಿಗಿದು ಹುಡುಗನನ್ನು ಕರೆತಂದರು 
ಲೇಸು (ಸರ್ಕಜ್ಞ. ೭೨೨). ಬಿಗಿಬಂದು ಮಾಡು -ಭದ್ರವಾಗಿ ಅಳವಡಿಸು ; (ರೂಂ). ಬಿಗಿ ೪ - ತ್ವ) 
ಭದ್ರಪಡಿಸು : ರಂಧ್ರಗಳಲ್ಲಿ ಕಬ್ಬಿಣದ ಸಳಿಯು ಹಾಯ್ದು ಹೊ'ಗಿ ಬಿಗಿತರ್ಬು (ಕ್ರಿ). ಗಾಢವಾಗಿ ಆಲಿಂಗಿಸಂ ; ಬಿಗಿಯಾಗಿ ಅಪ್ಪು : 
ಪತ್ರಗಳನ್ನೆಲ್ಲ ಸೂಚಿಯ ಕವಚಕ್ಕೆ ಬಿಗಿಬಂದು ಮಾಡಲು ಬರುವಂತೆ ತೊಳ್ತಾಕೆ ಬಿಗಿತರ್ಬಿ ಮಗುವನೊತ್ತಿಟ್ಟದರ ಬಾಯಲ್ಲಿ ಸೇರ್ದ ಮಣ್‌ 


ಒಂದು ಬಗೆಯ ಯಾಂತ್ರಿಕವ್ಯವಸ್ಥೆಯಿರುತ್ತದೆ (ಗ್ರಂಠಾಂ. 9೪). [0 ಗಟ್ಟಿಯಂ -ತೆಗೆವಂತೆ (೫ಇನುದ. 8-೪೭). [ಬಿಗ್ನಿ*ತರ್ಬು, (-ತಟ್ಟ್ಟು)] 
ಬಿಗಿ ಮಾಡು = ಭದ್ರಗೊಳಿಸು : ಹೀಗೆ ಬಿಗಿ ಮಾಡಿದ ನಂತರ ಅಕ್ಷರ [ಬಿಗಿನೇಣು (ನಾ). ಕಟ್ಟುವ ಹಗ್ಗ: ವಿಗಡದ ಪುಲಿ ಕರಡಿಗಳ ಬಗಿನೇಣ 


ಮತ್ತೂ ಪಡಿಯಚ್ಚು ಗಳ ಮುಖಭಾಗವನ್ನು ಕಂಂಚ(9ru8h)ದಿಂದ ಪಟ್‌ದು ಕಾದುವ ವೀರರ ಮೊತ್ತ ಸೊಗಸ ಬೀಆಂದುದೋಲಗದೆ (ಕಂನವಿ. 
ಚೊಕ್ಕಟಗೊಳಿಸಬೇಕು (ರಖದ್ರಳ. ೩೭). [ವ ಬಿಗ್ಗಿ,/ ತುಳು. ತೆಲು, ಬಿಗಿ] ೨೦-೪೪). (ಬಿಗಿ, 3. ನೇಣು (ಎ ನೇಣ NM] 

ಬಿಗಿಕಟ್ಟು “ಬಿಗಿಗಟೂ' ನೋ. ಬಿಗಿಪಡಿಸು (ಕ್ರಿ). ಭದ್ರಗೊಳಿಸು : ಜೋಡಿಸಿದ ಮೊಳೆಗಳ ಕರಡುಪ್ರತಿ 

ಬಿಗಿಕಲ್ಲು (ನಾ). 'ಕವರಾನಿನ ಕಟ್ಟಡವನ್ನು ಮೇಲುಭಾಗದಲ್ಲಿ ಸೇರಿ|£] ಯನ್ನು ತೆಗೆದು . . - ಪ ಅಣಿ ಮಾಡುವಂತೆ ಚೇಸ್‌ನಲ್ಲಿ 
ಸುವ ಕಲ್ಲು; ನೆತ್ತಿಗಲ್ಲು : (ಸಂಗ್ಮಾ. ೩೦). [ಬಿಗಿ ಕಲ್ಲು (<ಕಲ್ಸ್‌)) ಬಿಗಿಪಡಿಸಬೇಕು (ಮುದ್ರಕ. ೫೭). . [ಬಿಗ್ಗಿ + ಪಡ್ಡು 4 - ಇಸ್ಕು] 

ಬಿಗಿಗಟ್ಟು. ಬಿಕ್ಕಟ್ಟು. ಬಿಗಿಕಟ್ಟು (ನಾ). ೧. ಕಟ್ಟುಪಾಡು: ಬಿಗಿಪು (ನಾ). ೧. ಬಂಧನ ; ಬಿಗಿತ; ಕಟ್ಟು: ಕರ್ಮಬಂಧದ ಬಿಗಿ 
ಬಿಗಿಯಾದ ನಿತಿ ಅಕ ತಮ್ಮ ನಾಡನ್ನು ಒಂದು ಬಿಗಿಗಟ್ಟ ನಲ್ಲಿ 'ಪೊಯ್ಯನೊಯ್ಯನೆ ಸಡಿಲ್ಲಿರೆ (60ಫು- ೬-ಬಿ; ಪದಮಲರ್ಗಳಂದದಿಂ 
ಇಟ್ಟು ಕೊಂಡು ಬಾಳುತ್ತಿ ದ್ದ ತಮಿಳರೆ ಬೇರಿಗೇ ಬಿಸಿನೀರನ್ನು ಎರೆದು... ಬಂಧೆದ ಬಿಗಿಪಿನೊಳೊಂದಿ ನಿಲೆ ಸಮುಜ್ವಳಕಾಂತಿ (ವರ್ರಮಾ- ೦-೦೦); 
ಜಯಭೇರಿಗಳನ್ನೂ ಬಾರಿಸಿದರೆ (ಸನಶಿ- ೦೬೨). ಬಿಕ್ಕಟ್ಟು : ೨. ಭದ್ರ|30| ತೋಳ ಬಿಗಿಪೊಂದಿರೆ ಕೋಡುತಳಂಗಳಂ ಸಮಂತೊಡನೊಡನಪ್ಪಿದರ್‌ 
ವಾದ ಕಟು ಶು--ಬಂಧನ : ಬಿಕ್ಕಟ್ಟದು ಬಕ್ಕ ಟ್ಟು ಚೌಕಟ್ಟಿನ ಗುಟ್ಟು ಭರದ ಕಾಳಸೆಯಂತಿರೆ ತಮ್ಮೊಳಿರ್ವರುಂ (ಕಾವ್ಶಸಾ. ೬೫೭). ೨. ದೃಢತೆ : 
(೪ಕಳು. ೪೦೩-೦೨). ೩. ಕಷ್ಟ; ತೊಂದರೆ :: ಆ ಗುಡ್ಡದ ಮೇಲಿಂದ ದಾರ್ಥ್ಯ; ಗಟ್ಟಿತನ: ಬಿಗಿಪು ಸಡಿಲ್ಹು ಪಲ್ಗಳಿನಿಸುಂ ಚರಿಸುತ್ತಿದೆ ಮೆಯ್ಯ 
ಆಚೆ ಕಡೆಗೆ ಹೋಗಬೇಕಾದರೆ" ಜೀವಕ್ಕೆ ಅಪಾಯಪಡಿಸುವಂಥ ಬಿಕ್ಕಟ್ಟಿನ ನುಣ್ಣೊವಲ್‌ . . . ಸುರ್ಕುತಿದೆ (89ರ. ೩-೨೪೪)- .೩- ಬಿರುಸು; 
ಘಟ್ಟಗಳುಂಟು (ಕುಬಯಿ. ೫-೦೬); ಹರಿಕುಲಿಶನಿಗೆ ಬಿಕ್ಕಟ್ಟಿನ ಪರಿಸ್ಥಿತಿ ಕರ್ಕಶತೆ : ಬಿಗಿಪಿಂ ಬಿಣ್ಮೊಲೆ ಪೊಂಗಿ ಪೊಣ್ಮಿದೊಡಂ (840. ೬-೨೫೪). 
ಯೊದಗಿತು (ಕುತಿಸ- 0೦೧. ೪. ಸಂದಿಗ್ಮಪರಿಸ್ಥಿತಿ ; ಇಕ್ಕಟ್ಟು :|36 [ಬಿಗಿ + - ಪ್ಯು) 
ಚಾರುಪೊನ್ನೇರನು . . , ರಾಷ್ಟ್ರಕೂಟಸಾಮ್ರಾ ಜ್ಯದಲ್ಲಿ ಬಿಕ್ಕಟ್ಟು ತಲೆ ಬಿಗಿಮುಷ್ಟಿ (ನಾ). (ಆಲಂ) ಭದ್ರವಾದ ಹಿಡಿತ; ಬಿಗಿಯಾದ 
ದೋರಿದಾಗ ತನ್ನ ನಿಷ್ಠೆಯನ್ನು ತಲಕಾಡುಗಂಗರ ಕಡೆಗೆ ಸರಿಸಿದನು ಹತೋಟಿ: ಈ ಬಿಗಿಮುಷ್ಟಿಯಲ್ಲಿರುವ ಮೈಸೂರು ಭದ್ರವಾಗಿಯೇ 
(ನೊಳಂಬ. ೨೬) ; ಇಂಥ ಬಿಕ್ಕಟ್ಟಿನಲ್ಲಿ ಧೈರ್ಯದಿಂದ ನೀವು ಇದ್ದೀರಲ್ಲ! ಉಳಿಯುವುದು (0108. 09). [ಬಿಗ್ನಿ * ಮುಷ್ಟಿ] 
(ವಿದು8. ೬೩). ಬಿಗಿಕಟ್ಟು : ೫. ಸಾಹಿತ್ಕಿಕರಚನೆಗಳಲ್ಲಿ ಇರ:ವ ಬಿಗಿಮೊಗ (ನೂ). ಬಿಗಿದ:ಕೊಂಡಿರುವ ಮುಖ: ಅರುಣತೆವೆತ್ತ ಮೆಯ್ಬಿಗಿ 
ಗಾಢವಾದ ಸಂಬಂಧ, - ಹೊಂದಾಣಿಕೆ : ಇವುಗಳಲ್ಲಿ ಬಿಗಿಕಟ್ಟೂ | 40 ಮೊಗು . - . ಚಿತ್ರಿತವೇತ್ರದಂಡವೊಪ್ಪಿರೆ ಸಹವಾಸಿಗಳ್‌ ತಳರ್ದರಾತ್ಮ 
ಇಲ್ಲ, ಹೊಸತನವೂ ಇಲ್ಲ (ಹಾಹಿಎ. ೬): ಈ ಪ್ರಸ್ತರದ ಮತ್ತ್ತು ಲಯದ ನಿಯೋಗನಿವಿಷ್ಟನಿಖ್ಚತರ್‌ (ಕಾಂತೀಶ್ವ. ೦೩-೮೯)- (ಬಿಗಿ, + ಮೊಗ) 
ಬಿಗಿಕಟ್ಟೆಲ್ಲದೆ ಕೀರ್ತನೆಗಳು ಸಹಜಮನೋಹರವಾದ ಗೇಯತೆಯನ್ನು ಬಿಗಿಮೊಳೆ (ನಾ). ೧. (ಕೀಲನ್ನು) ಭದ್ರಪಡಿಸುವ ಮೊಳೆ,- ಆಣಿ : 
ಪಡೆದುದು ಹರಿದಾಸಸಾಹಿತ್ಯದ ವೈಶಿಷ್ಟ್ಯವೆಂದು ತೋರುತ್ತದೆ (ಕಸಾ: ಗುಡಿಯೊಡೆಯುಂಗೆ ಕಂಭಮೊಂದು ಬಿಗಿಮೊಳೆಯೆಂಟು ಕಂಭಕ್ಕೆ ಕಟ್ಟಿದ 
೨೪೭).- [ಬಿಗ್ಗಿ * ಕಟ್ಟು. / ಮರಾ. ಬಿಕಟ] ಆಧಾರದಾರವೈದು (ಧುನುಗುಂ- ಕ. ೨೬೩೦-೫೭). ೨. “ಹಡಗುಕಟ್ಟಡದಲ್ಲಿ 


ಬಿಗಿಗೊಳಿಸು ಈ) ೧. ಎಳೆದು ಭದ್ರಗೊಳಿಸು; ಬಿಗಿಮಾಡು : | 46 ಉಪಯೋಗಿಸುವ ಒಂದು ತೆರದ ಬಿಗಿವೊಳಿ” (Dump: ಇಂಕನಿ)- 
ನಿರೂಪಣೆ . . . ಒಂದು ಎಳೆಯಿಂದ ಇನ್ನೊಂದು ಎಳೆಯನ್ನೊ ಬಿಗಿ [ಬಿಗಿ + ಮೊಳ್ಳೆ) 


ಬಿಗಿಯಪ್ಪು 


ಬಿಗಿಯಪ್ಪು (ಕ್ರಿ). ಗಾಢವಾಗಿ ಆಲಿಂಗಿಸು. - ತಬ್ಬು : ಕಳೆದುವು 
ಮೆಯ್ಕ ಸುಯ್ಯ ಪದವೆಂಕೆಗಳಂ ಬಿಗಿಯಪ್ಪಿದಪ್ಪುಗಳ* (ಶಂಶಕಾ, ೫8-೨೩): 
ಬಾ ಸುತಯೆನುತೆ ತೆಗೆದು ಬಿಗಿಯಬ್ಬ (ಶದ್ಮರಾ- ೩-೦4) ; ಹಸುಳೆ 
ಯಂದಟಿನ ನುಡಿಯ ಕೇಳಿದು ನಸುನಗುತ ಧರ್ಮಜನು ಘನಪೌರುಷವು 
ನಿನಗುಂಟೆಂದು ಕಂದನ ತೆಗೆದು ಬಿಗಿಯಪ್ಪಿ (ಕುವ್ಮಾರ್ರೋ.- 9೩೬). 

ಬಿಗಿಯಪ್ಪಿಕೊಳ್‌ ಇ ಬಿಗಿಯಪ್ಪು : ನೀಅನ ಕರೆ ಬಿಗಿಯಪ್ಪಿಕೊಂಬೆನು 

ಬೆಚ್ಚೆಂತೆ (ಕಂಡ ೯-೦೦6) - (ಬಿಗಿ, * ಅಪ್ಪು) 

ಬಿಗಿಯುಸು. ಬಿಗಿಸು (ಕ್ರಿ). ೧. ಕಟ್ಟು ; ಬಂಧಿಸು : 
ನಯನವಿಭೂಷಾಂಶುಗಳಲಗಿನ ರುಚಿಯನಲಗನೆರಡುಂ ಕೈಯೊಳ್‌ 
ತ್ರಿಗುಣಿಸಿ ಚಿತ್ರಂಬಡೆದಳ್‌ ಬಿಗಿಯೆ ಕುಚಂ ಬಿಗಿಯಿಪಂತು ಕಂತುಗೆ 
ದೊಣೆಯಂ (8ಗ8. 8-೧೬). ಬಿಗಿಸು: ೨. ಕಟ್ಟಿಸು; ಬಂಧಿಸು 
ವಂತೆ ಮಾಡು : ಕಳ್ಳರಿರ್ಕೈಗಳಂ ಬಿಗಿಸಿ ತೊದಲಂ ನುಡಿಸಿ ಸುಳ್ಳು 
ನಾಲಗೆಯ ನಡುಗಿಸುತರವನೆರೆಗುಂಂ (೪೫೪೮ರ: ೭೭೨೦೪೦). ೩. 
ನಿರ್ಮಿಸು ; ರಚಿಸು; ಕಲ್ಪಿಸು : ನಗರದುಪಕಂಠದಲಿ ಕೋಟೆಯ 
ಬಿಗಿದು ಬಿಡಿಸಿದನಧ್ವರಕೆ  ಸಲುವಗಣಿತಾಖಳವಸ್ತುಗಳ ನೆರಹಿದನು 
ನರನಾಥ (ತೊರ. ೦-೭-೪), ೪. ಕುದುರೆಗೆ ತಂಗುಪಟ್ಟಿ ಸಿಯನ್ನು 
ಕಟ್ಟಿ ಸಿದ್ಧಪಡಿಸು : ಚಂದ್ರಹಾಸಂ . , . ಬಳಿಕ ಬಿನಿಸಿ ನಿಜವಾಜಿಯಂ 
ಬಂದಡರ್ದನು (ಕಲಾ: ೩೦-93). : ೫. ಹೊಡೆಸು ; ಥಳಿಸುವಂತೆ 
ಮಾಡು : ಆವನಿಗೆ ನಾಲ್ಕು ಬಿಗಿಸಿದರೆ ಸರಿ ಹೋಗುತ್ತಾನೆ (ರೂ) - 

ಬಿಗಿಸಿಕೊಳ್ಳು ಎ ೧. ಕಟ್ಟಿಸಿಕೊಳ್ಳು : ಕಾಳಗದೊಳೆಲ್ಲರನಿಕ್ಕಿ 

ಪಟ್ಟವ ಬಿಗಿಸಿಕೊಂಡವರಲ್ಲವೇ (ಕುವ್ಮಾಸ. 6-೫೯)- ೨. ಹೊಡೆಸಿಕೊಳ್ಳು; 
ಪೆಟ್ಟು ತಿನ್ನು: ನೀನು ಹೀಗೆ ಒಂದೇ ಸಮನೆ ಹಠ ಹಿಡಿದರೆ ಚಿನ್ನಾಗಿ 
ಬಗಿಸಿಕೊಳ್ಳುತ್ತೀಯೇ (69) .- [ಬಿಗ್ಮಿ + ಎಾಇಸ್ಕು) 

ಬಿಗಿಯುಡುಪು (ನಾ). ಸಡಿಲವಾಗಿಲ್ಲದಿರುವ ತೊಡುಗೆ ; ಮೈಗೆ 
ಅಂಟಿಕೋಡಿರುವ ಉಡುಗೆ : ಬೇಸಿಗೆಯಲ್ಲಿ ಬಿಗಿಯುಡುಪುಗಳನ್ನು 
ಧರಿಸಿದರೆ ತುಂಬ ಸೆಕೆಯಾಗುತ್ತದೆ (ಕಂ). [ಬಿಗಿ, + ಉಡುಪು) 


ಶ್ರಿಗುಣಿಸೆ 


ಬಿಗಿಯುಡೆ (ನಾ). - ಬಿಗಿಯುಡುಪು : ಅವಳು . . , ರೇಷ್ಮೆಯ 
ಬಿಗಿಯುಡೆಯನ್ನು ಧರಿಸಿದ್ದಳು (ಶ್ರನರು - 930). [ಬಿಗಿ * ಉಡ್ಕೆ) 
ಬಿಗಿವಡು (ಕ್ರಿ). ಕಟ್ಟಲ್ಪಡು ; ಜೋಡಣೆಯರಾಗು : ಬಲಗಡೆಗಾಗಿ 


ಬಾಗಿ ಬಿಗಿವಟ್ಟುಣ* ಬಟ್ಟೆ ತೆಂಬಿನಮಲರ ಸರಂಗಳೊತ್ತರಿಸೆ (860. ೩-೭). 
(ಬಿಗಿ + ಪಡ್ಕು] 

ಬಿಗಿವಡೆ (ಕಿ): ೧. ಬಂಧನಕ್ಕೊಳಗಾಗು ; ಸೆರೆ ಸಿಕ್ಕು; ಕಟ್ಟುಬೀಳು ; 
ಅಡವಿಯಲಿ ಫಣಿಭೋಗದಲಿ ಬಿಗಿವಡೆದು ಬಳಲಿದ ಭೀಮಸೇನನ ಬಿಡಿಸಿ 
ದನು. ಯಮಸೂನಾ ಧರ್ಮಕಥಾಪ್ರಸಂಗದಲಿ (ಕುರ್ಮಾ. 9೩ ಸೂಕನೆ): 
ರಾವಣಸುತನಿನಬುಜಭವಾಸ್ತ್ರದಲಿ ಬಿಗಿವಡೆದನಾ ಹನುಮ (ಕೊರರಾ. ೩-೬ 
ತೂತೆ). ಪಿ. ಅಳವಡಿಕೆಯಾಗು ; ಹೊಂದಿಕೊಂಡಿರು : ಮುಂಗು 
ರುಳೊಳು ಬಿಗಿವಡೆದಿಹ ಮಣಿಯ ಕುಚ್ಚುಗಳ ೬ ೬ ಕಡುಚೆಲುವೆಯರೆಸೆದಿ 
ಹರು (ಕಂಠಿ. ೬-೦೦೪). ೩. ಉಬ್ಬು; ಗರ್ವಿಸು : ದೊರೆಕೊಂಡ ಪೊಸ 
ಸೊಗದ ಸುಗ್ಗಿಯ ನುರ್ಗಿನೊಳ್‌ ಬಿಗಿವಡೆದಗ್ಗದ ಸಗ್ಗದ ಜೋಸೆಯ 
ರೊಂದು ನೆರವಿಯೊಳ" ದೇಸಿಯಿಂ ಬೆರೆದಾಗಳುಂ ಬಿನದಿಸುತ್ತೆ 
(ಕಾಮಾಕ್ಕ- 0೦೩೭-೦೭). ೪. ಕರಿಣವಾಗು; ದೃಢವಾಗು : ಸತ್ಕೋಮ 
ಲುಂಗಿಯ ಪೇರುರದಿ ಹೇಮಾಬ್ಜಮುಕುಳಸ್ತನ ಬಿಗಿವಡೆದಿರೆ ಭ್ರಾಮಕ 
ಗೊಂಡು ವೀಕ್ಷಿಸಿದ (ಮೋಹತ- 0೭-೫೭) - [ಬಿಗ್ಗಿ 4 ಪಡೆ] 

ಬಿಗಿವಾತು (ನಂ). ಗಂಭೀರವಾದ ಮಾತು : ಬಿಗಿವಾತು ಮೆಲ್ಹಾತು 
ನಗೆವಾತು . . . ಸೊಗವಾತುಗಳಿಂದ ಸೊಗಸ ಕಿವಿಗೆ ಸೂಸುವುದು 
(3ಕವಿ. ೬-೦೩೬ ಸಾಂಗತ್ಯ) [ಬಿಗ್ಗಿ + ಮಾತ್ಮು] 


೬೪೩೫ 


ಬಿಗುಪು 


ಬಿಗಿಎಡಿ, ಬಿಗಿಹಿಡಿ (ಕ್ರಿ). ೧. ತಡೆ; ನಿಗ್ರಹಿಸು; ಹತೋಟಿಯಲ್ಲಿಟ್ಟು 


ಕೊಳ್ಳು : ನೀನಡಕಮಿರವೇಟ್ಕುಂ ; ಹಿಡಿಲ್ದುಗುವ ಸೊರ್ಕುನುಡಿ 
ಬಿಗಿವಿಡಿಯವೇಟ್ಕುಂ (ಡರೈಶ್ರ. 06-463). ಬಿಗಿಹಿಡಿ: ೧. ಪರರ 
`ರೀತಿಗೆ ಹರಿವ ಮನವನ್ನು ಬಿಗಿಹಿಡಿದು , , , ವರಸನಾತನಧರ್ಮವೇ 


ಮಾನ್ಯವೆಂದದನು ಧರಿಸಿ ತಲೆಯಲ್ಲಿ ಮರೆಯದೆ ಪೂರ್ವಿಕರನು (ಕ್ರ. 
0೫-೩) ; ಅವಳು ಉಕ್ಕಿ ಬರುತ್ತಿದ್ದ ನಗುವನ್ನು ಪ್ರಯಾಸದಿಂದ 
ಬಿಗಿಹಿಡಿದಳು (ಫುನಕು. ೩೨೨). ೨. ಗಟ್ಟೆ ಯಾಗಿ ಹಿಡಿದುಕೊಳ್ಳು : 
ಭದ್ರವಾಗಿ ಹಿಡಿ: ಈ ಕುದುರೆಯೇರಿ, ಲಗಾಮು ಬಿಗಿಹಿಡಿದು ಸವಾರಿ 
ಮಾಡುವುದಷ್ಟು ಸುಲಭವಲ್ಲ (ಕಂಕು: ೩೦-೨೦). 
ಬಿಗಿ ಹಿಡಿದುಕೊಳ್ಳು ಎ ಅಂಕೆಯಲ್ಲಿಡು; ಹಿಡಿತಕ್ಕೆ ತರು : ಅವಳು 
* « ಮನಸ್ಸನ್ನು ಬಿಗಿ ಹಿಡಿದುಕೊಂಡು ರೋಗಿಯ ಪರೀಕ್ಷೆ ಮಾಡಿ 
ಹೊರಟಳು (ಉುಂಳುತು. 69)- [ಬಿಗಿ, + ಪಿಡಿ] 
ಬಿಗಿಮೊಂದು (ಕ್ರಿ). ಬಿಗಿಕಟ್ಟಿನಿಂದ ಕೂಡಿರು ; ಬಿಗಿಯಾದ ಬಂಧ 
` ವನ್ನು ಹೊಂದು: ಅಚ್ಚಗನ್ನಡಂ ಬಿಗಿವೊಂದಿರೆ ಕಬ್ಬಿಗರ ಕಾವನೊಲ 
ಎಂದೊರೆದೆಂ (ಕ೦್ಕಳಾ. ೦೬)- [ ಬಿಗ್ಗಿ * ಒಂದು,] 
ಬಿಗಿಸು 'ಬಿಗಿಯಿಸು' ನೋ. 
ಬಿಗಿಹಿಡಿ . '"ಬಿಗಿವಿಡಿ' ನೋ. 
ಬಿಗು "ಬಿಗುವು' ಮೋ. 
ಬಿಗುಗಟ್ಟು (ನಾ). ಬಲವಾದ ಕಟ್ಟು; ಬಿಗಿಯಾದ ಬಂಧನ : ಜಗದ 
ಜಂಜಡದ ಕವಡುಮಾಯುಯ ಬಿಗುಗಟ್ಟಿಂ ಕಟ್ಟುವಡೆದಾಂ . . . ಬಲ್ಲಿದರೆ 
ನೆರೆಯ ಮಣಿಯ ನೆರಮಂ ಪಾರುತುಮಿರ್ಪೊಡಾದೆಂ (ರಾಮಕ್ಕ. ೧೧೯-6). 
:ಬಿಗಿಗಟ್ಟು' ಪರಾ. [ಬಿಗು (ಬಿಗುವು) 3*--ಕಟ್ಟ್ಟು] 
ಬಿಗುಡು (ನಜ್ರು. ಬೇನೆ ; ನೋವು: ಉಪ್ಪನೀರಂ ದಿನಂಪ್ರತಿ ಪಾಕತನ 
ದಿಂದ ತಪ್ಪದೇ ಹೀರಿದಾ ತಲೆಬಿಗುಡು ಗಗನದೊಳಗೊಪ್ಪದಿಂ ಪರಿವ 
. 'ದೇವಾಪಗೆಯ ಮುಧುರತರವಾರಿಯು ಹೀರಿ ಹೀರಿ ಚಪ್ಪರಿಸಿದಲ್ಲದೇ ಹೋಗ 
ದೆಂದೆನುತುಮಾ ನೆಪ್ಪಿಂಗೆ ತದ್ವನಧಿಯಿಂದ ವಡಬಾಗ್ನಿಯೇ ಉಪ್ಪರಿಸಿ 
ನೆಗೆವಂತೆ ಉಷ್ಕ್ಯಕಿರಣಂ ಮೂಡಿ ನೆಗೆದುದಂಬರತಳಕ್ಕೆ (ಸಮ್ಮ. ೦೨-೪), 
_ 'ಬಿಗಡ್ಕ' ಪರಾ. [ಬಿಗು (-- ಬಿಗುವು) *- ಡು) 
ಬಿಗುನಡೆ (ನಾ). ಕುದುರೆಯ ಒಂದು ಬಗೆಯ ನಡಗೆ : “ರೇಚಿತಂ. _ 
ಬಿಗುನಡೆ, ಜಾರುನಡಿಕೆ, ನೀಡುನಡಿಕೆ” (ಸಿದ್ದಾಂತ. ೨೩೦) [ಬಿಗ್ಳು-ನಡ್ಕೆ? 
ಬಿಗುಪು ಬಿಗುಹು (ನಾ). ೧. ಭದ್ರವಾದ ಜೋಡಣೆ ; ಬಿಗಿಯಾದ 
ಸೇರುವೆ ; ಕೂವಕಂಭಂ ಮೂಅ್‌ಯೆ ಬಂಧಂ ಬಿರಿಯೆ? ರಣಂ ಮಂಆ್‌ಯೆ 
ಕೀಲ್‌ 'ಕಟಲೆ ಬಿಗುವು ಬಟಲೆ . . , ನಾವಿಕಾಜನಮೆರ್ದೆಗೆಟ್ಟು ಬಾಯ್ವಿಟ್ಟು 
ಸುಯನ್ಹಿ 4೨0೫0- ೪-0೪ 5); ಇಸೆ ಬಗೆಯನುರ್ಚಿ ಧೈರ್ಯದ ಬೆಸುಗೆಯ 
ಬಿಗುಪಂ ಸಡಿಲ್ವ್ಹಿ (ಕೃತಂ. ೨೮-೨೦). ೨. ದೃಢತೆ ; ಬಿರುಸುತನ ; 
ಭವಪಾಶದ ಪುದಿದ ಬಲ್ಕಟ್ಟು ಸಡಿಲುವ ತೆಆದಿ ಸಡಿಲಲಂಗದ ಬಿಗುಪು 
ಗರ್ಭಿಣಿಗೆ ನವಮಾಸ ಪೂರ್ಣವಾದುದು (ರಾಂ. ೩-೩೬). ೩. ಶಿಸ್ತು: 
ಕತ್ತತ್ತಿಕೊಂಡು ಸಿಪಾಯಿಗಳಂತೆ  ಬಿಗುಪಿನಿಂದ ನಡೆಯುತ್ತಿದ್ದರು 
(ತಕ್ಕತ- ೦೪). ೪. ಗರ್ವ; ಠೀವಿ; ದರ್ಪ: ದುರ್ಬಲಂ ನಿನ್ನ ಒಳ್ಳಲ್‌ವು 
ಇಲ್ಲಿ. ಏತಕೆನೆ, ಬೇರಿತಾರಯ್ಕೆಯಿಲ್ಲದ ಬಜೌಬಗೆಯ ಬಿಗುಪೊಂದೆ 
ವೃರ್ಥಂ (೨ರೃಪ್ರ. ೫೪-೦೬೩). . ೫. ರಭಸ; ಜೋರು: ಬಲ್ಬು 
ಲೇಸು ಗೆಲವರಿದೆಂಬಂತೆ ಬಿಗುವು ಲೇಸು ಕಳನ ಮೇಗರಿದೆಂಬಂತೆ 
ಕಾಳಗವೇ ಜೀವಾಳವಾಗಿರುವ ಬಯಲಾಟದಲ್ಲಿ. 
ಬಯಲಿನಲ್ಲಿ ಕುಳಿತು. ಬಡಿದು ರೂಢಿಯಾದ ಈ ವಾದ್ಯಕಾರರ 
ಕೈಗೆ ಬಿಗುಪು ಹೆಚ್ಚು ; ಅಬ್ಬರ ಹೆಚ್ಚು (ಯು]9. ೪0). ಬಿಗುಹು : ೧. 
ವಾನರರು ಹೊಲೆಡೆಗೆಡೆಗೆ ಜಜ್‌ವಾ ಮಣ್ಣ ಬೆಟ್ಟಂಗಳ ಬಿಗುಹದೆನಿತು 


(ರರ್ವಾಮ್ಮ . 6-60); 


ಬಿಗುಹೇರು 'ಬಿಗುಪೇಜು' ನೋ. 


ಬಿಗುಹೇರು 


ನಗಂಗಳ ಬಿಗುಹು ಸಡಿಲಿತು ಧರಣಿ ನೆಗ್ಗಿತು 
(ಕುರ್ಮಾರ್ರೋ, ೩-೬) ; ಉಗುರುಸೋಂಕಿನಲಬುಜಜಾಂಡದ್ರ ಬಿಗುಹು 
ಬಿಡುವುದು. (ಕೊಳಕ. ೩೬-೮-೧೦). ೨: ಆರು ಮರುಳಾಗರು 
ವಥೂಟಿಯ ತೋರವೊಲೆಗಳ ಬಿಗುಹನೀಕ್ಷಿಸಿ (೧4ಫಿ- ೪೦-೬); ತಳಿತ 
ರೋಮದ ತೋಳ ಬಿಗುಹಿನ ಕಲಿಗಳಿದ್ದುದು ಕಲಿತ ಘನ 
ಉದ್ರಾತಿರೇಕದಲಿ (ಕಳೆಯ. ಓ-00-೬). ೩. ಪಿಸುಣಿಗರ ಒಂದು ವರಿ 
ವಾರವೆ ದರ್ಬಾರಿನ ಸುತ್ತಲೂ ಅದರ ಬಿಗುಹನ್ನು ಶಿಥಿಲ ಮಾಡಲು 
ಸುಳಿದುಜುತ್ತಿದೆ (ನೂಕ8. ೩). ೪ಉ. ಬಿಗುಹಿನೊಳ್‌ ಕೆಲಕೆಲಬರಂ. . 
ಮೈದೆಗಹಿನೊಳ್‌ ಕೆಲಕೆಲಬರಂ ಮರುಳ್ಮಾಡುತೀಶ್ವರನಡಿಯಿಡುತ್ತಿರ್ದನು 
(ಕೆಂತ್ರ. .೧-ಟ) ; ಬಿಗುಹ ಬಿಡಿಸುವೆನಿಂದಿನಾಜಿಯೋಳ್ನೀನು ಮೈದೆಗೆಯ 
ದಿರು (ಕುರಾನ. ೬೩-೬೯). ೫. ಕರತಳದ ಬಗುಹಿಗೆ ಕುಲಮಹೀಧರ 
ಕಳಲಿದವು (ಕೊರಣ- ೩-೫-೦೩): ಓ. ಬಿಗುಮಾನ ; ಬಿಂಕ : -ಮುಸುಡ 
ಬಿಗುಹಿನ ಸೆಳೆದಡಾಯುಧ ಹೊಸಪರಿಯ ಬಿರುದುಗಳ ಗಜರಥವಿಸರ 
ಮಧ್ಯದಲಿಂಟುಸಾವಿರರಧಿಕರೌಂಕಿದರು (ಕುಣ್ಮಾರ್ರೋ. , 0-೩೭); ದೇಸಾಯ 
ರೊಬ್ಬರೇ ಕಿಟ್ಟಿಯನ್ನು ಬಿಗುಹಿನ ಆದರದಿಂದ ಸ್ವಾಗತಿಸಿದರು (ಗಂಧೂಯ. 
ಇ). ೭. ಜೊತೆ `; ಸಂಬಂಧೆ : ಹೊಗಳುಭಟ್ಟರ ಸಾಲ ಕೈದೀವಿಗೆಯ 
ಕಹಳಾರವದ ಲಗ್ಗೆಯ ಬಿಗುಹಿನಲಿ ಕುರುರಾಯ ಬಂದನು ರಾಜಮಂಂದಿರಕೆ 


(ಇತತ. 09.೬0) ; 


(ಇಶ್ಕಾಳ. ಇತ). ೮. ಸೆಳೆತ; ಹಿಡಿತ; ವಶ: ಮೇಲುಸುರ ಬಿಕ್ಕುಳಿನ 
ಬಿಗುಹಿನ ತಾಳಿಗೆಯ . , . ನರನಾಥ ತೆಗೆದಪ್ಲಿದನು' ಫಲುಗುಣನ 
(ಕುರ್ಮಾ. ೦6-೦); ಅರಿನೃವರು ಮೈದೆಗೆವರುಲ್ಕಾಪಾತಭೀತಿಯ ಬಿಗು 


ಹಿನಲಿ ಬಹಳಪ್ರತಾಪವದೆಂತೊ ದಶರಥನ (ಕೊಕರಾ- ೦-೩-೨೩); ಶೋಕದ 
ಬಿಗುಹಿನಲಿ ಚೆಂಡಾದ ವತಾತೆಯ .ನಗೆಮೊಗದಿ ನಗಿಸುತ್ತ 5 ಲೊಡಬಡಿಸಿದನು 
ಶೋಕವನು (ಕೃತ್ಕಾಳಾ- ೮-೨೬). ೯. ಕುದುರೆಯ ಜೀನನ್ನು ಬಿಗಿ 
ಗೊಳಿಸಲು ಸೊಂಟಕ್ಕೆ ಕಟ್ಟುವ ಪಟ್ಟಿ: ತಂಗುಪಟ್ಟಿ : ಬಿಗುಹನೇಆ3 
[ಶಾಳಾ$.. ಬಿಗಿದು ತೆತ್ತಿ)ಸಿ ಹಯಗಳನು ಅೌಿಂಚೆಗಳ 'ಹಮ್ಮಿದರಾನೆಯಲಿ 
(404. 6-8೩). ೧೦. ಆಲಿಂಗನ ; ಅಪ್ಪುಗೆ: ಬೆಸುಗೆ ಬಿಗುಹುಳು 
ಕೊತ್ತೂಕಲೆಗಳೆ ರಸದ ಪಸರವನಆ್‌ಯಬಾರದು ವಿಗಡವಿಟರುಗಳ (ಕಾನ್ಮಾಅ.. 
09-39); [ಬಿಗು + - ಷು 

ಬಿಗುಪೇಜು. ಬಿಗುವೇರು, ಬಸುಹುದ ಬಿಗುಹೇಮಿ (ಕ್ರಿ). ಗಿ. ಬಿಗಿ 
ಯಾಗು; ಹಿಡಿದುಕೊಳ್ಳು ಮೊಗಸಿರಿದೋಅ* ವಾಜ್‌ ನವಿರುಂ 
ಸೆರೆಗಳ್‌ ಬಿಗುವೆ:ಆ* (8ಳನಿ- ಬಕ ೨. ಗಾಢವಾಗು; -ತೀವ್ರವಾಗು : 
ಅಪ್ಪಿರದೊರ್ಮೆಗೊರ್ಮೆ ಮತ್ತಂ ಬಿಗುಪೇಜುತಿರ್ಪದು (ಶಂದ್ರಪ್ರೆ- ೩೨೪೪); 
ಸಂದರ್ಭದೊಳ್‌ ಕ್ರಮದಿಂ ಬಿಗುಪೇಜ್‌* ಬರ್ಪದುಂ ಕ್ರಮದಿಂದಿಟ೨ 
ತರ್ಪುದುಂ ಸಮಾಧಿಯೆನಿಪುದು (9ಶ್ರಕಿ. ೪-೦೪): ಬಿಗುಪೇರು : ೩. 
ಕಾರಿಣ್ಯವನ್ನು ಪಡೆ; ಕರ್ಕಶತೆಯನ್ನು ಹೊಂದು : ದಿನದಿನಕ್ಕೆ 
ಬಲಿಯಲುದರಂ ತುಂಗಕುಚ ಬಿಗುಪೇರಿದವು ಅಕ್ಷಿ ಜಡನಾದವು (ರರ್ಮುನ್ಮಾ. 
9-೪). ಬಿಗುಹೇರು : ೨. ಸೇರುವೆಯ ಸನ್ನುಹದಿಂ ಬಿಗುಹೇರಿ ಮೊಳಗುವ. 
ಮೊಳಗುಗಳ.ವಿಸ್ತುರದಿಂ ಬಲುನೇರದಿಂ ಕಾಣಿಸಿತಂ ವರ್ಷರುತು (ಕಾರೇಕು. 
4-99). ೪. ಗರ್ವಿಸು ; ಸೊಕ್ಕೇರು : ಬಿಗುಹೇರಿ ಮೈಮುರಿದು 
ನಿಬ್ಲಲಾಗದು. ಮನಸ್ಸು ತೆಗೆದ ಹಾಗೆಲ್ಲ ಮಾತುಗಳಾಡಲಾಗದೀವಗೆಯಿಂದ 
(ಉತ್ತ. ೨೪). ಬಿಗಂಹೇಳು : ಶಿ. ಖತಿ ಬಿಗುಹೇಲ್‌ ಹಲುಹಲುದಿನುತೆ 
ಕಠಗಳಲುರಿಯನುಗುಳುತ . . ಜನಪ್ರಿಯ ಹಣೆಯೊಡೆಯಲಿಡೆ 
(ಕುಠ್ಮಾತಿ- ೪-0೪) ; ನಗೆನುಡಿ ನೋಟ ಸರಸಗಾನದೊಳು ಹೊತ್ತುದೆಗೆವುಗ 
ಲೊಬ್ಬರೊಬ್ಬರಿಗೆ ಬಿಗುಹೇಯುತಿದ್ದುದು' ತವಕ (ಕರಕ- ೦೦-೭೩). 
೩. ಬಿಡೆಯಎಲ್ಲದ ಕುಚ ಬಿಗುಹೇಟ್‌ ರುತುಕಾಲವಡೆದ ಪುಟ್ಟಿಣಿಯ 


೬೪೩೬ 


20 


30 


ಬಿಗುಮಾನ 


 ರಾಗಮಳಿದು (೧ಂಕ. ೧-೦೨೮ ನ) ; 


"ಕುಸಿ ; 


. ಮುಖೇಂದು ಬಿಗುರ್ತಿರೆ (660್ರ. ೬-೦೨೧); 
` ಜೇವೊಡೆಯ 


ಬಿಗುರ್‌, 


ರೊಪ್ಪಿದರು -(ನೋಹಶ- ೦6 8೨) ; ನೀರೊಳು ನನೆದಾಗ ಬಿಗ:ಹೇಟ್‌ 
'ವೃತ್ತಾಕಾರದೊಳುನ್ನುಖವಡೆದು ಚಾರುತರದ ಮೊಲೆ ಮೆಟ್‌ದುವು 
ಮೇಲಕ್ಕೆ ಪಾಣುವ ಕೋಕಗಳಂತೆ (ಕುನಂ- ೨೫ ೦೩೨). ೫. ಉಬ್ಬು ; 
ಉತ್ಸಾಹಿಸು : ಬೊಬ್ಬಿ ಅ*ತದಲಿ ಬುಹಪ್ಪಳಿಸಿ ಬಿಗುಹೇಅದನು ಹನುವು 
(ಕೊರಂ3. 9-9.) ; ತನುವ ಸಗ್ರಂಥದೊಳಿರಿಸಿ ನಿರ್ವುಣವ ವಿನುತಾತ್ಮೆ 
ನೊಡಗೂಡಿ ನೋಡಿ: ಜನಿಸಿದ ಸುಖದಿಂದ ಪರಿಪೂರ್ಣನಾಗಿ ಬಿಮ್ಮನೆ 
ಬಿಗುಹೇಜ್‌ರ್ದನಾಗ. (ರತ. 95-೭೧)- [ಬಿಗಪು* ಏಲ್ಲಿ (ಆ ಏಜ) 
(ನಾ). ಮನಸ್ಸು ಬಿಚ್ಚಿ ಮಾತನಾಡದಿರ:ವಿಕೆ ; 
ಅತಿಯಾದ ಸ್ವಾಭಿಮಾನ ; ದೊಡ್ಡಸ್ತಿಕೆ : ಮಾನ್ಕರಾದವರನ್ನು ಬಿಗು 
ಮಾನ ಬಿಟ್ಟು ಗೌರವಿಸಬೇಕು (ಕಕಳಾ. ೩೩೪) ; ಪ್ರಾಣೇಶಾಚಾರ್ಯರಿಗೆ 
ಉತ್ತರ ಹೊಳಿಯಿತು, ಆದರೆ ಹೇಳಲು ಬಿಗುಮಾನ (ಸಂಸ್ಕಾರ. ೧೦೩) ; 
ಸಿರಿವಂತಿಕೆಯ ಬಿಗುಮಾನವೂ ಪರಂಪರಾಗತವಾದುದೇನೋ |! 


(6ರೋಲೀ. ೪3). [ದೇ.॥ ತೆಲು. ಬಿಗುಮಾನ, ಬಿಗಿಮಾನ] 


ಬಿಗುಮೊಗ (ನಾ). ಪ್ರಸನ್ನತೆಯಿಲ್ಲದ ಮುಖ ; ಕೋಪದಿಂದ ಕೂಡಿದ 


ಮುಖ : 
(ಸಾಳ್ಮರಾ- 


ಆ ಕಟ್ಟಾನೆ ಭೋರನೆ ಬಿಟ್ಟ ಕಣು 
0೩-08). ಬಿಗಿಮೊಗ'' ಪರಾ. 
(ಬಿಗು (ಎ ಬಿಗುವು) 4 ಮೊಗ] 


ಬಿಗುಮೊಗದಿನಿದಿರಾಯ್ತು 


ಬಿಗುರ್‌್‌,, ಬಿಗುರು, (ಕ್ರಿ). ಬಿಗುರ್ತ(ಭೊತಕ್ಕೆ). ಬಿಗುರ್ತು (ಭೂತ 


ನ್ಯೂ). ಬಿಗುರ್ಪ, ಬಿಗುರ್ವ (ವರ್ತಕೃ). ೧. ಹೆದರು ; ಅಂಜು; 
ಭಯಪಡು : “ಬಿಗುರ್‌-ಭಯೇ” (ಕಮರಾ) ; ತಕ್ಕಿನ ಕುಂಭಸಂಭವ 
ನದೀಜ ಕೃಪಪ್ರಮುಖಪ್ರವೀರರೆಕ್ಕೆಕ್ಕೆಯನೊರ್ವರೊರ್ವರೆ ಬಿಗುರ್ತಿರ 
ದಾಂತರಿ ನಿಶಾತಬಾಣಜಾಲಕ್ಕೆ ಸಿಡಿಲ್ದು ಜೋಲ್ಲೂ ಸೆರಗಂ ಬಗೆದೋಡಿದರ್‌ 
(ಶಂಶಠಾ- ೮-೦೦೮): ಕಂಠೀರವರವಮಂ ಕೇಳಲೊಡನೆ ಬೆಳ್ಳಾಗಿ ಬಿಗುರ್ತು 
ದಿಕ್ಕುದಿಕ್ಕಿಂಗೆ ಪರಿದು ಬಲವಾನಿತುಂ 
ಬಜ್‌ದಾದುದಂ ಕಂಡು ಬೆರ್ಚಿ ಬಿಗುರ್ತು (860. 3-೧೦8). ವಿ. ಕುಗ್ಗು; 
- ಸೊರಗು : ತಮ್ಮ ನನಾಗಳಂಬರವರೇಶ್ವರಕನ್ನೆಗೆ ಕಾಪುವೇಟಕಿ 
ತಮ್ಮ, ಮ ನದೊಳ್‌ BH (ಕಾಂಠಿಶ್ರು- ೪-೨) ; ವಲಭಾರಕ್ಕೆ ಬಿಗುರ್ತು 
ಸುಯ್ಯೆ -. ಘಣಿರಂಜ೦ (ಕುರಾಶಾ. 4-89) ; ಇಂತಸಮಾಸ್ತ್ರವೃಥೆಯಿಂ 
ಬಗುರ್ತಬಲೆ " ಮೆಯ್ಯಿಕ್ಕಿರ್ದಳಾ ಶಯ್ಕೊಖಯೊಳ್‌' (ಕುಸುಮಾ. ೦೩-೧೦೬) - 
೩. ಗರ್ವಿಸಂ ; ಸೊಕ್ಕು; ಕೊಬ್ಬಬ್ಬ; ಬಿಗುರ್ತೀ ಕೌರವರ್‌ ಕೂಡೆ 
ನೂರ್ವರುವುಂ ಕೊಲ್ವೆಂ (ಶಂಕಾ: ೭-6೫) ; ಪರಿದೊಂದಜ್ಞಾ ನೆದಿಂ 
ಯೌವನವಿಕಳತೆ ಮೈದೋಟ್‌ , . . ತತ್‌ಕರಣಕ್ಕಾಳಾಗಿ ಹಾಳಾಗುತೆ 
ಬಲುದೊಣಿಕಿವೋದೆಂ ಬಳಲ್ಲೆಂ ಬಿಗುರ್ತೆಂ (ಕಾಕ: 8). ೪. ಎದುರು 
ನಿಲ್ಲು; ವಿರೋಧವನ್ನು ವ್ಯಕ್ತಪಡಿಸು : ವಿರೋಧಿಸು : 
ಚಕ್ರಿಗೆ ಬಿಗುರ್ಪ ಮಂಡಲಮೊಳವೇ (ರಮಾ. ೯-೬೪); ಬಿಗುರ್ತೆಯ್ತಂ 
ದೊಡಂ ಕೋಪದಿಂ ಕೊಲಲಕ್ಕು೦ ಗೆಲಲಕ್ಕು೦ (೩ಪಸಂ. 33೨6-೪೦). 
. ಬಾಡು; ಮ್ಲಾನವಾಗು ; ಕಣ್ಣ ನೀರಡಿಗಡಿಗುಣ್ಮಿ ಪಾಯ್ತರೆ 
ಮಧುಕರಧ್ವನಿಖುನಲರ್ವಿಲ್ಲ 

ಕಿವಿಯಿತ್ತಾ ಕೇಳಲುಮ್ಮಳಿಸಿ ತಮ್ಮೊಳ್‌ 
(ಶ್ರತೃಶು- ೨-೩೯ 5). ಹ. ಆಶ್ವರ್ಯಪಡು ; 


ರವವೆಂದು 
ಬಿಗುರ್ವ ಬಿರಯಿಗಳುಂ 


ದಿಗ್ಭಾ ,ಂತವಾಗು : ಪಕ್ಕಿ ಸೋವವರ ಸ್ತ್ರೀಯರ ಸೀಯನಪ್ಪ 
ನುಡಿಯಂ ಕೇಳ್ದಾಗಳಂತಾತ್ಮಗರ್ವವನೀಡಾಡಿ ಬಗುರ್ತು ತಂಬುಲಕೆ 
ಬಾಯಾಂಪಂದದಿಂ ಬಂದು ಪಾಯ್ವುವು ಕೀರಾಳಿಗಳಲ್ಲಿ ಪಾಮರ 


ವಧೂಚಿಂಬಾಧರಕ್ಕಾವಗಂ (ಕರುಣಾ. ೨-೩೪). ಬಿಗುರ್ಮು, : ೪. ಅಕ್ಕಾಜಿ 
ಯದೇವಗೆಯೊಳ್‌ ಬಿಗಿದಪ್ಪುವಳೋ ಬಿಗುರದೆ ಮೊಗವಿಟ್ಟು ಮೊಗದೆ 


ಮುದ್ದಾಡುವಳೋ (ಕಳವ. ೬-೩೩೪) : ಬಗೆಯೊಳ್ಳಲ್ಪೂ ಕಟಲ್ಲೊಡಂ 


ಬಿಗುರ್‌, ೬೪೩೭ ಬಿಗುಹುಗುಂದು 


» :- « ಮೆಯ್ಕುಂ ಮರಂಬರ್ದೊಡಂ ಬಿಗುರುತ್ತೇನಳವೊಂದಿ ನಿಂದಳಪ ವಿಧುಂತುದಂ ಸವಮಿಾಸಪವರ್ತಿಯಾದೊಡು ದಿನಕರಂ ಬಿಗುರ್ವನಾನಲಿಲ್ಲ 
ಚಾರಂ ಬರ್ಪುದೆಂದಾರ್ಪಿನಿಂ (860. ೩-೨೩೦). "ಬೆಗಡ್ಗು', 'ಬೆಗಯ್‌ ' (ಸರತ: 009-8)- ೨. ಬೆರಗು ; ಆಶ್ಚರ್ಯ : “ಬಕ್ಕುಡಿ ಬಿಗುರ್ವಗುರ್ವು 
ಪರಾ. ಬೆಬ್ಬಳ . * ೬ ಮುಲ್ಲಲಿಕಿಯೆನಲ್ಕೆ ಬೆಜಗಪ್ಪ ಭಾವಂ” (ಕನ್ಮಿಕ್ಳೆ. ೪೦). 
ಬಿಗುರ್‌, ಬಿಗುರ್ಯು (ನಾ). ೧. ಭಯು ; ಅಂಜಿಕೆ; ಹೆದರಿಕೆ: [ಬಿಗುರ್‌, + - ವು] 
“ಅಗುರ್ವ, ಬಿಗುರ್‌, ಬೆಗರ್‌ . . . ಅದಿರು _ ಈ ೧೦ ಭಯಂ” | 5 ಬಿಗುವು. ಬಿಗು (ನಾ). ೧. ಬಿಗಿಯಾದ ಕಟ್ಟು. - ಬಂಧನ ; 
(ಕರಸಾ. ೩೬-೨೨೩) - ೨. ಆಶ್ಚರ್ಯ ; ಬೆರಗು: ($). ೩. ಭಯಂಕರ ಎಲುವಿನ ಪಂಜರ ನರಗಳ ಬಿಗುವು ತೊಗಲಿನ ಹೊದ್ದಿಕೆ (ಶ್ರಕಂದ. ೦-060-8); 
ವಾದುದು: (6). ಬಿಗುರ್ಕು : ೧. ಚೋದ್ಯಮೇಂ-ಬಿಗುರ ಬೀರಿದ ಬಂಧನಂಗಳ ಬಿಗುವು[ಣಕಾ. ಹು) ಬಿಡೆ(ಕಂಕ). ೪೭-೩೦). ೨. ಬಿಗಿ; 
ಬೀರಮೊ 2 ಬಲ್ಲ ಬಿಜ್ಜೆಯೊ ? (೧೪ರ. 83-6) ; ಬಿಗುರಿಂದ ಹಿಡಿತ; ಹತೋಟಿ: ತನ್ನ ರಾಜಮಂಡಲದಲ್ಲಿಯೂ ಬಿಗುವು 
ಬಾಯ್ಕಿಗಿದು ಗಾಳಿ ಬೀಪುವಳು (63೮ರ, ೧೬೦-೩೩೩). ವಿ. “ಬಿಗುರೆನಲ್‌ ತಪ್ತಿಹೋಗಿದೆ. (ಶ್ರೀಂಿಯ. ೩೦೦) ; ಗೋವಿಂದಮಾಸ್ತರರ ಬಿಗುವಿಲ್ಲದ 
ಬೆರಗು” (ಕರರ, ೭೪). ೩. “ಬಿಗುರುಗಂಡೆಯ”' ಪರಾ. [ಎಬಿಗುರ್‌ 111 ಆಡಳಿತವೇ ಅದಕ್ಕೆ ಕಾರಣ (೫. 00). ೩.ಗತ್ತು; ಡೀವಿ; 
ಬಿಗುರಿಸು (ಕ್ರಿ) - ಅಂಜಿಸು; ಹೆದರಿಸು ; ಭಯಗೊಳಿಸು ; ಬಿಗುರಿಪ ಬಿಂಕ; ಬಂಧು ಬಂದರೆ ಎನ್ನ ಬಿಗುವ ಬಿಂಕವ ತೋಟ್‌ ಬಂದೋಡ್ವರೈ 
ವಹ್ನಿಜ್ವಾಲಾಖ್ಯಗತಿಗಿವರ್‌ ಸಲ್ಲುಂ (ಅತ್ಮಿತ್ರು: ೬-೦೯೭): ರವಿತನಯನ ಎನ್ನ ಬೇಕೆಂದು ಕೋಣದೆ (ಫ್ರರಂದ. ೨-೪-೦); ಬಲವಂತನೆಂಬೊ 
ದೂತರಂದೊಡಂ ಬಿಗುರಿಸಲಣ್ಮು ವರೆ (ರಿಷ್ಮುಪು- ೦೦-೪೩) - ವೆಗ್ಗಳ ಗರ್ವಿಕೆಯೊ ಸಕಲಲೋಕ ನಿನ್ನ ವಶವೆಂಬೊ ಬಿಗ್ಯಗು;ವೊ 
[ಬಿಗುರ್‌, 4+ - ಇಸ್ಕು) (ಮೋಕ್ಷ. ೨೦-೦); ರಾಯರು ಬಿಗುವಿನಿಂದ ಉತ್ತರ ಕೊಟ್ಟರೂ 
ಬಿಗುರು, 'ಬಿಗುರ್ಕ್‌' ನೋ. 15) (ಸಮೇ: 10). ೪. ಬಿಗಿಯಾದ ಬಂಧ, - ರಚನೆ: ಅವರ 
ಬಿಗುರ್ದು 'ಬಿಗುರ್ಕ್‌' ನೋ. ಹಾಡುಗಳಲ್ಲಿ ಅನ್ಲಿಲ್ಲಿ ಅಶ್ಲೀಲಪ್ರಯೋಗಗಳು ಕಂಡುಬಂದರೂ - . . 
ಬಿಗುರುಗಂಡೆಯ (ನಾ). ಭಯಂಕರವಾದ ಕತ್ತಿ; ರೌದ್ರವಾದ ಖಡ್ಗ: ತುಚ್ಛಶೃಂಗಾರವೆಂದು ನಿರಾಕರಿಸಕೂಡದು. ಹಾಗಾದರೆ ಆ ಹಾಡಿನ ಬಿಗುವೆ 
ಬಿಗುರುಗಂಡೆಯ ಪಚ್ಛೆ ರನ್ನವಾಹಾರ ಪಯ ಬೆಗಡು ನಗೆ ವೈಶ್ವನರ ಸಡಿಲಾಗುವುದು (ಕನ್ನತಾ. ೯೬). ಬಿಗು: ೧. ಬಿಗು ಹಿಂದುಗಡೆಯಿಂದ 
ವಿಂದ ಸುಮ ಕಸ್ತ್ರೂರಿಯೊಗುಮಿಗೆಯೊಳಾಂತು ಸುರಿಗಿಯ ಪ್ರಚ್ಛಕಾಗ್ರ ಣಾ ಾಾಂ. ಬಿಗುಹಿಂದ ಗದೆಯಿಂದ] ಸಡಿಲಿಸಲು ಸಡಿಲದಿರೆ ಬಿಗುಹೇರಿ ಭೀಮ 
ದೊಳಗಿಹನೆಂಬರಶಿಬುಧರ್ಕಳು (ಶ್ರರುಷು- ೦-೩೮) - $4 ಮಂದರಗಿರಿಗೆ ಸರ್ಪನಾ ತೆಗೆನೇಣದೆಂಬ ಮರಿಯಾದೆಯಲಿ ಬಿಗುಹ ತ್ತಿ 
[ಬಿಗುರ್ಕು (ವದಿಗುರ) 4 ಕಂಡೆಯ, (< ಖಂಡೆಯ್ಯ)] ಕಣ್ಣಾಲಿ ಮೇಲ್ಲಿಕ್ಕಿತು (ತುರಂಗ. ೩೦-೩೦). ೫. ಬಿಗಿಯಾದ ಸೇರಂವೆ: 
ಬಿಗುರೇಟ*್‌ (ಕ್ರಿ) - ಹೆದರಿಕೆಯಿಂದ ಕೂಡು; ಅಂಜು: ಬಿಗುರೆಲ್ಹ ಕುಲಾಚಲಾದ್ರಿಗಳ ಬಿಗು ಸಡಿಲೆ ರಣಭೇರಿಗಳ್ಕೊಳಗಿದುವು (ಕುಠೂಗ. ೬3-0). 
ಬಗೆಯಿಂತು ಬಗೆಗು೦ (ಅವ್ಮಪ್ರ. ೦೦-೨58) - [ವಿಗುರ್‌+ ಏಲ್‌) ೬. ವ್ಯಗ್ರತೆ ; ಅಪ್ರಸನ್ನತೆ ; ಕೋಪ ; * ಬಿಗುಮೊಗ ' ಪರಾ. 
ಬಿಗುರ್ತ “ಬಿಗುರ್‌,' ಪರಾ. (ದೇ.॥ ತಮಿ. ಪಿಕು, ಪಕುವು; ತುಳು. ತೆಲು. ಬಿಗು, ಬಿಗುವು] 
ಬಿಗುರ್ತು 'ಬಿಗುರ್‌,' ಪರಾ. 85 | ಬಿಗುವುಗುಂದು (ಕ್ರಿ). ದರ್ಪವಿಲ್ಲದಾಗು ; ಠೀವೀಿಯನ್ನು ಕಳೆದು 
ಬಿಗುರ್ಪ '`ಬಿಗುರ್ಕ' ಪರಾ. ಕೊಳ್ಳು ಕ ದುಗುಡದಿಂ ಬಂದು ಪೊಕ್ಕನು ಬೀಡ ಬಲ್ಲಾಳ ಬಿಗುವು 
ಬಿಗುರ್ಪಿಟ್‌ (ಕ್ರಿ). ಉಬ್ಬರವು ಕಡಮೆಯಾಗು ; ಮದವಿಳಿ: [ಕಾಕಾಂ. ಹು]ಗುಂದಿದ ಬಿಂಕದೊಳೆು (ಕುಕಾತಾಂ. ೮೩-೦8೩). 
ಪೊಸವೆಸಲಾದ ಪೆಣ್ಗಳ ಜವ್ವನದ ಬಿಗುರ್ಪಿಟ್‌ದು ತಿಳಿವಂತೆ ತೊಣಕ [ಬಿಗುವು -- ಕುಂದ್ಕು) 
ವೆಂಡಿರ್ಗುರ್ಕಿನುಬ್ಬರಮಡಂಗಿ ತಿಳಿದುದು (ರಾವರ. 6-೪). ಬಿಗುಹಡಗು (ಕ್ರಿ). ತೀವ್ರತೆಯು ಕಂಗ್ಲು: ರಣಬೇಳುವೆಯ ಬಿಗ:ಹಡಗಿದ 
[ಬಿಗುರ್ಪ--ಇಟ*] 390 | ಮೊಲನಿಬರು ತವತವಗೆ ನಾಚಿದರು ಕೋಳಾಹಳೆಕಿ ಪವನಜನ (ಕಾಳ. 
ಬಿಗುರ್ಪು (ನಾ). ೧. ಭಯ; ಅಂಜಿಕೆ : ದೇವ ನಿನ್ನ ಧಾಟಿಯೊಕ್ಕರಾಟಿ 28-0,  [ಬಿಗುಹು (ಬಿಗುವು) 4 ಅಡಗು, (“ಅಡಂಗ್ಗು)] 
ಗಳ್ಳಿಗುರ್ಪಿನಿಂ. . - ಅಳ್ಳಿ (9ಶ್ರಕಿ. ೨೪೨೨). ೨. ತೀವ್ರತೆ: ಆಧಿಕ್ಕೆ ; ಬಿಗುಹತ್ತು ಟ್ರ). ಬಂಧನವು ತೀವ್ರವಾಗು : ಬಿಗು ಹಿಂದುಗಡೆಯಿಂದ 
ಹೆಚ್ಚಳ : ರಾವಣಾರಿ ಬಾಗುಬಕೊಂದು ಬಿಗುರ್ಪಿಂ ತಲೆ ತಿಣ್ಣವನಾಗೆ ಸಡಿಲಿಸಲು ಸಡಿಲದಿರೆ.. , . ಬಿಗುಹತ್ತಿ ಕಣ್ಣಾಲಿ ಮೇಲ್ಲಿಕ್ಕಿತು (67. 
- ಎ ಲಕ್ಷ್ಮಣನಂ ಕರೆದು (ಕಾಮಾತ್ಮ- ೨೬-೩). ಹಿ. ಸೊಕ್ಕು ; ಮದ: ೩೦-೩೦). [ಬಿಗು (ಎ ಬಿಗುವು) +೬ ಹತ್ತು (ಓಲ ವತ್ತ) 
`ಬಿಗುರ್ಪಿಟ್‌' ಪರಾ. p "ಬಿಗಿಪು' ಶಬ್ದರೂಪದ ಸಾಮ್ಯದಿಂದ,, |ಬಿಗುಹಿಕ್ಳು (ಕ್ರಿ). ಬಿಗಿಮಾಡು ;.. ಗಟ್ಟಿಗೊಳಿಸು : ಕಂಂಬಳದ ಕಾಯ 
ಈ ರೂಪವನ್ನು ಮಾಡಿರುವ ಸಾಧ್ಯತೆಯಿದೆ. [ಬಿಗುರ್‌, + -ಪ್ಪು] ಮೇಲಣ ಹಸುರ ಕೆತ್ತಿ ಹಲ್ಲೆಯ ಮಾಡಿ ಕುಯಿದು ಜುವಡೆಯಿಂದವೊತ್ತಿ 
ಬಿಗುರ್ಪುಗೊಳ್‌ (ಕ್ರಿ) - ಹೆದರು; ಭಯುಪಡು : (ಹಿಂದಿರುಗಿ ನೋಡಿ ನೀರಂ ಹಿಂಡಿ ಕಟ್ಟಿ ಬಿಗುಹಿಕ್ಕಿ (ಸೂತ. 8-೬೦). 
ಬಿಗುರ್ಪುಗೊಂಡು) (ಏುತ್ರಗೋ- 3೨-೦೪)- [ಬಿಗುರ್ಪು-- ಕೊಳ್‌) [ಬಿಗುಹು (ಬಿಗುವು) + ಇಕ್ಕು) 
ಬಿಗುರ್ವ "ಬಿಗುರ್‌,' ಪರಾ. ಬಿಗುಹು 'ಬಿಗುಪು' ನೋ. 
ಬಿಗುರ್ವರಿಜ (ನಾ). ಭಯಂಕರವಾದ ರೂಪವುಳ್ಳವನು ; ಭೈರವ : 40 | ಬಿಗುಹುಕಾಜಿ (ನೂ). ದರ್ಪವುಳ್ಳವನು ; ಗರ್ವಿಷ್ಮ': ಬೆಳ್ನುಡಿಯಿಂದ 
ತೇಟಕ್ತೀರಂ, ಬಿಗುರ್ವರಿಜಂ _ ಈ ೨ ಭೈರವಂಗೆ ಪೆಸರ್‌” (ಕಠಸಾ. ಬಿಗುಹುಕಾಅರ ಬಲ್ಮೆಯಿಂದ ಬಗೆಗಾಅರನೆದೆಗೆಡಿಸುವರಲ್ಲಿಯೆ ಬಗಸೆ 
೪೭-6): ಬಿಗುರ್ವರಿಜಂ, ಹಳಿಗಂ, ಕೊಂಡಂ, ಗುಳಿಕಂ ಮುಂತಪ್ಪ ಭೂತ ಗಂಗಳ ಬಾಲೆಯರು: (ಕುರಾಸಾಂ, 9-008). 
ವೇತಾಳಂಗಳ ಮರುಳ್ವಡೆವೆರಸು . . . ನಡೆತಂದು (ಊಪುಕ್ಕ. ೦೩೦-೦೬). [ಬಿಗುಹು (ಇ ಬಿಗುಪು 4+ - ಕಾಲ] 
(ಬಿಗುರ್‌ * ಪರಿಜು 3. - ಅ) . ಬಗುಹುಗುಂದು (ಕ್ರಿ). ದೃಢತೆಯನ್ನು ಕಳೆದುಕೊಳ್ಳು ; ಕಾಠಿಣ್ಯ 


ಬಿಗುರ್ವು (ನಾ). ೧. ಭಯ ; ಹೆದರಿಕೆ: “ಮಲ್ಲಲ೨ ಬೆಜ್ಜರ ಬೆಬ್ಬಳ 46] ವಿಲ್ಲದಿರು ; ಹೊಯ್ವಳ್ಳೆ ಬಿಗುಹುಗುಂದಿದ ಕುಚಂ ಬೆಳರ್ತ ಮುಖ 
ತಲ್ಲಟ ಬಗುರ್ವಗುರ್ವದಿರ್ಪು . . . ಭಯನಾಮು” (ಕ೦ಳಂ. 0೦6) ; (ಹತಳಾ - ೪೨೩೩). [ಬಿಗುಹು (ಎ ಬಿಗುವು) * ಕುಂದ್ಕು] 


ಬಿಗುಹುಗೊಳ್‌ 


ಬಿಗುಹುಗೊಳ್‌ (ಕ್ರಿ). ಬಿಗಿದ:ಕೊಳ್ಳು ; ಸೇರು ; ಒಂದಾಗು : 
ಕುಡಿಮಾಸೆಗಳು ಕೌಟ್‌ದವಂಗ ಕಾಹೇಜ್‌ದುದು ಕಡುಹಿನಲಿ ಬಿಗುಹು 
ಗೊಂಡುಪ್ಪರಿಸಿದವು ಹುಬ್ಬುಗಳು (ತೊರರಾ- ೨-೬-೪). 

[ಬಿಗುಹು (< ಬಿಗುವು) * ಕೊಳ್ಳ) 

ಬಿಗುಹೇರು 'ಬಿಗುಪೇಜು' ನೋ. 

ಬಗುಹೇಟು “ಬಿಗುಪೇಜಿು' ನೋ. 

ಬಘಡಾಯಿಸು "ಬಿಗಡಾಯಿಸು' ನೋ. 

ಬಘಾ 'ಬಿಘೆ' ನೋ. 

ಬಿಫೆ. : ಬಿಘಾ (ನಾ). (ಇಪ್ಪತ್ತೈದು ಗುಂಟೆಗಳಿಂದಾದ) ಜಮಾನಿನ 


ಒಂದು ಅಳತೆ : ೧ ಬಿಫೆಯೆಂದರೆ ಸುಮಾರು ೧ ೧ ಯಿಂದ ೧೩ ಯೆಕರು 
ಆಗುತ್ತದೆ (ಕಠಾಗೆ: ೨೯೦) ; ಒಂದು ಬಿಘೆಯಲ್ಲಿ ಸರಾಸರಿ ಎಷ್ಟು ಉತ್ಪತ್ತಿ 
ಯಾಗುತ್ತದೆಂಬುದನ್ನು ಗೊತ್ತುಮಾಡುವುದು (6ಕ್ಕರ, 098) ; ತಮ್ಮ 


ಭೂಮಿ ಹೋದರೆ ಎಷ್ಟು ಹೋದೀತು 9 ಇನ್ನೂರು ಬಿಫಿಗಳಿಗಿಂತ ಹೆಚ್ಚು 
ಹೋಗಲಿಕ್ಕಿಲ್ಲ (ತೋರಕಿ. 308). ಬಿಘಾ : ಅವನು ನೂರು ಬಿಘಾ 
ಭೂಮಯನ್ನೂ “ಮುಲ್ಲಾಜಮಾಸ್ಟ್‌' ಎಂಬ ಬಿರುದನ್ನೂ ಪಡೆದನು 
(ರಾರಾನ- ೩). [- ಮರಾ. ಬಿಫಾ ; ಹಿಂ. ಬೀಘಾ] 

ಬಚವಾ, ಬಿಚ್ಚ (ನಾ). ಒಂದು ಬಗೆಯ ಔಷಧಪದಾರ್ಥ- ಸೂರ್ತಿಮಣದ 
ಮೇಲೆ ಕಿಮ್ಮತ್ತು ಆಗತಕ್ಕ ಜೀನಸುಗಳು. ೧, ಅಕ್ಕಲಖಾರ , , , ೧೬, 
ಬಿಚವಾ (ನಿರಗುಂಡಿ) (ಮುಂಏಷ್ಕಾ- ೦೨೨). ಬಿಚ್ಚ: ಬಿಚ್ಚ . . . ಬೀಜಬಂದ 
(ಸೂರ್ತಿ ಚವಾಳ ಮಣ) (ಈಶ. [?] 

ಬಿಚಾಣಿ “ಬಿಚಾನ' ನೋ. 

ಬಚಾನ, ಬಿಚಾಣಿ, ಬಿಛಾನಾ (ನಾ). ಹಾಸುಗೆ, ಚಾಪೆ ಮುಂತಾದ 

ಸುವ ಸಾಧನ: (4). ಬಿಚಾಣಿ : ಹಾಸಲಿಕ್ಕೆ ಒಂದು ಬಿಚಾಣಿ, 
ಹೊದೆಯಲಿಕ್ಕೆ ಒಂದು ಚಾದರ - ಇಷ್ಟಿದ್ದರೆ ಸಾವಿರ ಊರು ತಿರುಗೇವು 
(ಕೂಂ)- ಬಿಛಾನಾ : ನಡೀರಿ, ಎತ್ತಿ ಬಿಛಾನಾ (ಸಕೂರ- ೦೨). 
[--ಪಾರ, ಬಿಛಾನ್‌; ಹಿಂ. ಬಿಚಾನಾ; ಮರಾ. ಬಿಛಾನಾ, ಬಿಭೋನಾ ; 

ಬಂಗಾಲಿ. ಬಿಚಾನ್‌ ; ಒರಿಯಾ, ಬಿಚಾಇನ] 

ಬಿಚಾಯಿತ 'ಬಿಛಾಯತ' ನೋ. 

ಬಿಚಿಗದಮ್ಮಸೆಟ್ಟಿ (ನಾ). ಒಬ್ಬಾತನ ಹೆಸರು : ಶ್ರೀಗೊಗ್ಗಿಯ ಮನೆ 
ಮಗತಿ ಬಿಚಿಗದಮ್ಮಸೆಟ್ಟಿ ಉತ್ತವಗಳ್ಳಂ ಕ್ರ (ಮು)ದೊಳೆ ನಿಲೆ (ಎಳ. 11, 
ಮೈಸೂರು- ೪೩-೨ ನ ಸು- 9009). [? + ಸೆಟ್ಟಿ) 

ಬಿಚುವಾ, ಬಿಚ್ಚ, ಬೀಕ್ವಾ (ನಾ). ಚೇಳಿನಾಕಾರದ ಒಂದು ಬಗೆಯ 
ಕತ್ತಿ : ಒಂದೊಂದು ಜನಕ್ಕೆ ಬಾರುಬಂದೂಕು ಒಂದು ಬಿಚುವಾ 
ಒಂದು, ಈ ನರೆ ಎರಡುಜನಕ್ಕೂ ಜಂಗಿಸಾಮಾನು ಕೊಟ್ಟು 
(ಉಕೇಂದ್ರ. 008). ಬಿಚ್ಚ್ಚ : ತೋಳಿನಲ್ಲಿ ಹುಡುಕಿ ನೋಡಿದ್ದರೆ ಚೇಳಿನ 

ಹಾಗೆ ಬಾಗಿಕೊಂಡಿದ್ದ ಒಂದು ಬಿಚ್ಚ ಎಂಬ. ಕಠಾರಿ ಸಿಕ್ಕುತ್ತಿತ್ತು 


೦೬೩) - 


(ರಾರವೀ- ೩4): ಬಚ್ಚಾ ತ ಶಿವಾಜಿಯು . , . ಅಂಗಿಯ ಬಲತೊ:ಳಿನೊಳಗೆ 
ಬಿಚ್ಚು ಎಂಬಾಯುಧವನ್ನು ಬಚ್ಚಿಟ್ಟುಕೊಂಡು ' ಅಫ್ಟುಲ್‌ಖಾನ 
ನನ್ನು ನೋಡುವುದಕ್ಕೆ ಹೊರಟನು (ರಕ್ರಶಿ. ೬೬). 

[*-ಮರಾ, ಬಿಚವಾ ; ಹಿಂ. ಬಿಛೂಆ. /ಪ್ರಾ. ವಿಚ್ಚುಅ =ಚೇಳು) 


ಬಿಚ್ಚಂಡ "ಬಿಚ್ಚಂದ' ನೋ. 

ಬಿಚ್ಚಂದ, ಬಿಚ್ಚಂಡ (ನಾ). ಬಹುಮಹಡಿಗಳುಳ್ಳ ಮಹಲು, ಅರಮನೆ 
ಮುಂತಾದುವು : “ಬಿಚ್ಚಂದ(ಡ) -- ವಿಚ್ಛಂದ - ಮುಖಮಂಟಪಗಳ 
ಸೌಧ ; ಮಂತ್ರಾಲಯ" (ತದ್ಕಕೋ- ೩೦) : ಎಛ್ಯಂದ -- ಬಿಚ್ಚಂದ 
(ಕನುರ- ೨೫೬ ಶ್ರಯೋ). ಬಿಚ್ಚಂಡ : ದತ್ವಕ್ಕೆ ಡತ್ವಂ -- ವಿಚ್ಛಂದ -- 
ಬಿಚ್ಚಂಡ (ಕಮದ. ೨೬೭ ತ್ರಯೋ). [೮ ಸಂ. ವಿಚ್ಛಂದ] 


೬೪೩೮ 


5 |ಬಿಚ್ಚಣಿಗೆ 
ಚ 


30 


ಬಿಚ್ಚತಿಕೆ 
ಬಿಚ್ಚಡಿ (ನಾ). ದಾಪುಗಾಲು ; ದೊಡ್ಡ ಹೆಜ್ಜೆ (?) : ಕುಂಟನ ವೊಲು 
ಕೊಂಕಡಿಗಳನಿಡುತಂ ತುಂಟನ ವೊಲು ಬಿ[ಶಾಕೂಂ- ಬೆ]ಚ್ಚಡಿಗಳನಿಡುತಂ 


ಹೆಳವನವೊಲು ಮೊಳಕಾಲಿಕ್ಕು ತ್ತೈ೦ (ಕೃಂಗೀರೆ. ೦೪-೨೬). 
[ಬಿಚ್ಚ್ಯು, * ಅಡಿ,] 
(ನಾ). ಸ್ವಚ್ಛಂದವಾದ ಅಭಿನಯ. ಹಾವಭಾವ : 
ಪಾಠಕರ ಸಘಾಟದಿಂ ನಚ್ಚಣಿಗರ ಬಿಚ್ಚಣಿಗೆಯಿಂ ಗಾಣರ ಗಮಕದಿಂ 
ಮಹೋನ್ನತವೈಭವಮನೊಳೆಕೊಂಡುದೃಟರಾಜೇಂದ್ರಚಂದ್ರಮ 
ನೋಲಗಂ ವಿರಾಜಿಸುತ್ತಿರ್ದುದು (ಉರ್ಕಟ. ೨-೦೬ ಫ)- [-ಆಬಿಚ್ಚ್ಯು) 
ಬಿಚ್ಚತ (ನಾ). ೧. ವಿಸ್ತಾರ; ಹರಹು: ವಿಶದ: ಓಹಿಲದೇವಂ 
ನಲವಿಂ ಮಲಟ್‌ೌಚಂದರಹಚ್ಚನನೊಚ್ಚೆತ ಮಚ್ಚಿದ ಬಿಚ್ಚತದಿಂ ತುಶಿಸೆ 
(ಉದ್ಭರೇ- ೩-೩೪) ; ಶ್ರೀಪಾದಕ್ಕೆ ಸಮಕ್ಷದಲ್ಲಿ ಬಿಚ್ಚತವಾಗಿ ಬಿನ್ನಯಿಸಿ 
ಕೊಳ್ಳುವೆನು (ಮುಂತ್ರಕ. 038-533). ೨. ಅಧಿಕವಾದುದು ; ಹೆಚ್ಚು 
(8). ೩. ಅನಿರ್ಬಂಧ ; ಸ್ವೇಚ್ಛೆ ; ಅಚ್ಚರಕನ್ನೆಯರೊಳ್‌ ಸರಾಗದಿಂ 
ಬಿಚ್ಚ ತಮಾಗಿ ಕೂಡಿ ಸುಖಮಿರ್ಪರನಿಂದಿತದೇವಲೋಕದೆೊಳ್‌ (ತೀವಸಂ. 
೪೯-00), ೪. ನೆಮ್ಮದಿಯುಳ್ಳವನು ; ಸುಖಿ: ಅಂತು ಜನಮೆಲ್ಲಂ 
ಪಗಲ ತಾವರೆಯಂತೆ ಬಿಚ್ಚತರಾ - . ಶೃಂಗಾರ ಮಾಡುವುದುಂ 
(ರರ್ಮಾಮ್ಮ . 6-೨08). (ಆ ಸಂ. ವಿಸ್ತೃತ] 
ಬಿಚ್ಚತಂ (ಅ). ೧. ಸ್ವೇಚ್ಛೆಯಾಗಿ ; ಅನಿರ್ಬಂಧಿತವಾಗಿ : ಬಾಲಕ್ವಿನ 
ಮಿಂದ್ರಿಯವರ್ಗದಿಚ್ಚೆಯಂ ಸಲಿಸಿ ಬಸಂತದೊಳ್‌ ಕಳಿಕೆಗರ್ಚಿದ ಕೋಗಿಲೆ 
ಯಂತೆ ಬಿಚ್ಚತಂ ನಲಿವುದು (60ಫ್ರ- ೨-೪); ಪರಮೋತ್ಸ್ಸವದಿಂ ಪಟಕ್‌ಗುಟ್ಟಿ 
ಬಚ್ಚ ತಂ ಕುಣಿದುವು ಭೂತಕೋಟಿ (ಶಂರಾಮಾ. ೦೦-೧೪೪); ಬಿಚ್ಚತಂ ನಲಿವ 
ಮದಕಳಾಪಿಗಳ ಮೊತ್ತಮಂ ಚಿತ್ತಜನ ವಿಚಿತ್ರಫಲಕಾಯತವ್ರಜಮೆಂದಾ 
ತಂಕಮನೆೊಂದುತುಂ (ಳುಸುನೂ. ೦೨-೦೩6 ಐ)... ೨. ಸ:ಲಭವಾಗಿ ; 
ನಿರಾತಂಕವಾಗಿ ; ಸರಾಗವಾಗಿ ; ಮುಂ ಮಹಿಯೆಲ್ಲಮಂ ಶಿಶಿರರಾಜನೆ 


ಬಿಚ್ಚತಮಾಳ್ಡಂ (ಶಂತಥಾ. ೫-೩೦); ಬಿಚ್ಚತಂ ಬತ್ತೀಸಕೋಟಿ 
ಸಮುಚ್ಚಯದ ಧನವನು ಗಳಿಸಿದನು (ಸಾಳ್ಮರಾ. ೧೭-೪3). ೩. ಅಧಿಕವಾಗಿ: 
ಯಥೇಚ್ಛವಾಗಿ : ಹರಿನ್ಮಣಿಮರೀಚಿಮೇಚಕಿತಸಾನು ಭಾಗಂಗಳೊಳ್‌ 


ಕುರಂಗತತಿ ಬಿಚ್ಚತಂ ಪಸಲೆಗೆತ್ತು ಕಾರ್ದಾಸೆಯಿಂ ನಿರರ್ಥ ಜನಿತಶ್ರಮಂ 
ಬಳ ಟ್‌ J ಕದ £ ವ ಲ್ಲಿಯುಂ ಪುಲ್ಲುಮಂ ಗಿರೀಂದ್ರದೊಳ[ಗ]ಲ್ಲಿ ಮೇಯ 
[ವ] ಹರಿನ ೈಣಿಭ್ರಾ೦ಶಿಯಿಂ (ನರ್ರಮಾ. 8-8೭) ; ಕರೀಂದ್ರೋತ್ಕ ರಂ. 
ಚಿತ್ತದೊಳಾದ ಮೋಹಮಚ್ಚುಡಿದಿರೆ ಬಿಚ್ಚತಂ ಕಡುಪನೊಲ್ಲದೆ ನಿಂದುದ 
ದೊಂದು ತಾಣದೊಳ್‌ (ಮಘ. 0೦-೭6) ; ಧೂಮಸಂಪಾದಿತ ಕಾಳಿ 
ಮಾಂಕಿತ ನಭಸ್ಥಳಮೆಂದುಮಿದೆಂದು ಬಿಚ್ಚತಂ ಮೇದಿನಿ ಮೆಚ್ಚಿ ಬಣ್ನಿಪುದು 
ಪೊಂಬೆೊಳಲಂ (೪3. ೩೪. ೬೬-೦೨ ; 1189). ೪. ನೆಮ್ಮದಿಯಾಗಿ ; 
ಸುಮ್ಮ] ನೆ: ಬಿಚ ಓತವಿಂರ್ದ ಕಣ್ಣ ಐಸವೋಡುವಿನಂ. ಸಲೆ ನೀನೆ ನೋಡ 
(ಕಾರ್ಮಾವ, ೪೯೪). ಗ ಗಟ್ಟಿ ಯಾಗಿ: ಗಾಢವಾಗಿ : ನಿಜೇಶನಂಕದಿನಿಳೇಶನ 
| ಕಾಂತೆ ಚೆಚ್ಚರಮೆರ್ದು ಬಚ್ಚತಮಪ್ಪಿದಳ್‌ (ಅನಂತು. ೨೨೪೪). [ ಆಬಿಚ್ಚ ತ] 
ಬಿಚ್ಚತಿಕೆ, ಬಿಚ್ಚತಿಕ್ಕೆ, ಬಿಚ್ಚತಿಗೆ (ನಾ). ೧. ವಿಸ್ತಾರ ; ವ್ಯಾಪ್ತಿ ; 
ಹರವು; ವೈಶಾಲ್ಯ : (8). ೨. ನೆಮ್ಮದಿ; ಸಮಾಧಾನ: 
ಪಗಲಂದಿರುಳಾದೊಡೆ ರಾಜ್ಯವಾದಮೋಲ* ಪೆರ್ಚಿ ಮನಕ್ಕೆ 
ಬಿಚ್ಚತಿಕೆವಂದಿರೆ (ಶಂಶರಾ. 6-೭೩೫) ; ಆತನ ತನುಜಾತರಪ್ರಮಿಶಶಾಸ್ತ್ರ. 
ಎಶಾರದರಾದೊರಕ್ಕುಮೆಂಬಿನಿತನೆ ಮೆಚ್ಚಿ ಬಿಚ್ಚತಿಕೆಯಿಂ ಪರಿಭಾವಿಸದೀ 
ದುರಾತ್ಮ  ದುರ್ಜನರ್ಗೆ ನಿಕೃಷ್ಟದುಷ್ಟರಿವರ್ಗಾನೊಸಿದಿತ್ತೆನುದಾತ್ಮ್ಮ 
ವೃತ್ತಿಯ (ಸಂಕುಮಾ. ೨-೨೬): ೩. 'ಅಡ್ಡಿಯಿಲ್ಲದಿರುವುದ:; ನಿರಾತಂಕ: 
“ವಿಶ್ರಂಭಃ-ಬಿಚ್ಚತಿಕೆ” (ನಿವಾ. ೨೬-೦೦). ೪. ಅತಿಶಯತೆ ; ಹೆಚ್ಚು 
ಗಾರಿಕೆ : ನೆಅಕಿಯ ನೆಗರ್ತ್ತವೆತ್ತುದು ನಿಯೋಗಮಗುಂದಲೆಯಾಯ), 


ಬಿಚ್ಚ ತಿಕ ೬೪೩೯ 
ಜ್‌ 
ತೇಜ ಮಬ್ಬಿಜ್‌ದುದು ಮಿಕ್ಕ ಬಿಚ್ಚತಿಕೆಸ ೫ ದಮಾದುದು (ಕಾ: ೪, 
0೪-೩೬; 1099). ೫. ಸಲಿಗೆ; ಆಪ್ತತೆ: ಜಲಜಾತಾಕ್ಷನೊಳಾಕೆ 


ಬಿಚ್ಚತಿಕೆಯಂ ಮಾಡಲ್‌ ಬಲಳಿಕ್ಕಂ ಕಳಾನಿಲಯಂ ಮಾಡಿದನೊಲ್ಲು ಚುಂಬನ 
ಪರಿಷ್ಟಂಗಪ್ರ ಪಂಚಂಗಳಂ (8ಗ೭. ೦೦-೦೪೦). ಬಿಚ್ಚ ತಿಕ್ಕೆ : ೩. ಅಮಾತ್ಮರಂ 
ಕರೆದು . . . ಭೂಮಂಡಳಮಂ ಪಚ್ಚು ಬಿಚ್ಚತಿಕ್ಕೆಯಿನಾಳ್ವಂತವರಂ 
ನಿಯೋಜಿಸಿ (ನೀವಫ್ರ. ೩-೪೩ ವ): ಬಾಯ್ಗೆ ವಂದಂದದೊಳೆಂದೊಡೆಂದು 
ದನೊಡಂಬಡಿಪಿಚ್ಚಿಯ ಬಿಚ್ಚತಿಕ್ಕಿ .. . ಇಂಗೊರಲ ಮೆಲ್ಲುಲಿಯೊಪ್ಪಿ ದುದು 


(ಶಂಡ್ರಫು. 5-೬೬). ೪. ಮಸೆವುದು ಮಾಸಲಿರ್ದ ಪಟವೇಟ 
ಮನಿಚ್ಚೆಯ ಬಿಚ್ಚತಿಕ್ಕೆಯಂ ಪೊಸಯಿಪುದು (ಇಾಂಶಿಫು. 6೯೦). ಓ. 
ಹೃದಯವೈಶಾಲ್ಯ ; ಧಾರಾಳತನ ; ಆನೊಂದಂ ಬೇಡಿದಪಖೆಂ 
ನೀನದನೆನಗೀವುದಣ್ಣ. . .. ಮೋನಂಗೊಂಡಿರದೆ ಬಿಚ್ಚತಿಕ್ಕೆ ಯೊಳಿನಿಸಂ 
(ರರ್ಮಾಮ್ಮ, ೨-೦೬6) - ಬಿಚ್ಚೆತಿಗೆ : ೪. ಅಂತು ಮುಟ್ಟಿ ಮೂದಲಿಸಿ 
ಪೆಟ್ಟಿನಿಂದೆಚ್ಚ ಬಿಚ್ಚತಿಗೆ[ಪಾಠಾಂ- ರಿಕೆ]ಗೊಚ್ಚತಂ ಕಳರ್ದು (ಅನಂಘು. 
೧೪-೦6 ವ). [ಬಿಚ್ಚತ 4+ -- ಇಕೆ] 

ಬಿಚ್ಚತಿಕ್ಕೆ 'ಬಿಚ್ಚತಿಕೆ: ನೋ. 

ಬಿಚ್ಚತಿಗ (ನಾ). ಶ್ರೇಷ್ಠನಾದ ವ್ಯಕ್ತಿ : ಚೆಚ್ಚರಿಗಂ ಪರಿವಾಯಂ 


ತುಚ್ಚಳನತ್ಯುಗ್ನ ಕೋಪಿ ಮೂರ್ಹಂ ಕೆಸಜಕೊಳ್ಳಿಚ್ಚಿಡುವನೆನಿಪ ಖಳನುಂ 
ಬಿಚ್ಚತಿ[ರಾಕಾಂ - ರಿ] ಗನೆನಿಕ್ಕುಮೊಂದಿ ಜೈನರ ಕೆಲದೊಳ್‌ (ಸಮಶ. 
೬-೦೦೬). [ಬಿಚ್ಚತ + ಹಟ 

ಬಿಚ್ಚ ತಿಗೆ “ಬಿಚ್ಚ ತಿಕೆ' ನೋ. 

ಬಿಚ್ಚನೆ (ಅ). ೧. ಅಗಲವಾಗಿ ; ವಿಶಾಲವಾಗಿ ; ದೊಡ್ಡದಾಗಿ : 
ಆತಂ ಕ್ರೋಧಾನಲದಿನೆನ್ನನುರಿಪುವಂತು ಕೆಚ್ಚನಾಗೆ ಬಿಚ್ಚನೆ 
ಬಿಟ್ಟ ದಿಟ್ಟಿಗಳಿಂ ನೋಡಿ (ಕಾರಂ ಉ- 003); ಬಿಸುನೆತ್ತರನೆತ್ತಂ ಸೂಸು 
ಪಂತೆ ಬಿಚ್ಚನೆ ಬಿಟ್ಟಿರ್ದೆರಡುಂ ಕಣ್ಣ ಳೊಳವರೊರ್ಬರನೊರ್ಬರ್ನುಂಗುವಂತೆ 
ನೋಡಿದರೆನಸುಂ (ಗರಾಹು- 6-9); ಬಿಚ್ಚನೆ ಬಿಟ್ಟ ದಿಟ್ಟಿ ಸಿಡಿಲಂ ಕೀಟ್ಮಾಡೆ 
ಬಂದೆಯ್ದಿ. , . ತಾಗಿದುವದ್ಳುತಸ್ತನಿತಮೆಂಬನ್ನಂ `ಬೃಹದ್ಬ ಂಹಿತಂ 
(ಶಂಠಾನೂ. ೦೬-೬೬). ೨.' ತಟ್ಟನೆ: ಕೂಡಲೆ : ಎಸೆವೀ ಬ್ರಹಾಂಡಮಂ 
ಬಿಚ್ಚನೆ ಬಿರಿಯಿಸುತುಂ ವಾರ್ಧಿಯಂ ಕೂಡೆ ತುಳ್ಳಾಡಿಸುತುಂ . ಕ್‌ 
ಪರ್ವಿತ್ತಗುರ್ವಿಂ 'ತಳೆದೊಗೆದ ಗಂಭೀರಭೇರೀನಿನಾದಂ (ಶಾಶೀಕ್ಮ.. ೭೩-೩೪). 
೩. ರಭಸವಾಗಿ ; ವೇಗವಾಗಿ : (೪). [-ಬಿಚ್ಚತ 4 - ಅನ್ನೆ] 

ಬಿಚ್ಚಲರ್‌ (ನಾ). ಅರಳಿದ ಹೂವು : ಮಕರಂದಮಂ ಭ್ರಮರಾವಳಿಗೆ 
ಮಾಜದೊಲಿದಿತ್ತು ಮೆಜಿಕಿವ ಬೆಳ್ತಾವರೆಯ ಬಿಚ್ಚಲರ್ಗಳ. ಪರ್ಚ 
ನೋಡು (ಕೈ ಮಿಳಾ- ೩-೩೪). [ಬಿಚ್ಚು (ಎಬಿರ್ಚು) -*- ಅಲರ್‌,] 

ಬಿಚ್ಚಳ್ಳ. ಬಿಚ್ಚಳೆ (ನೂ). ಹರಡು ವಿಸ್ತಾಗ; ವೈಶಾಲ್ಯ ; '“ಬಿಚ್ಚಳ 
ಮುುಮೆನಲ್‌ ವಿಸ್ತರಾರ್ಥಮಕ್ಕು೦ * (ಕಂಕಂ. ೦೯೩). " ಬಿಚ್ಚಳಿಸು 8 
ಪರಾ. ಬಿಚ್ಚಳೆ ; ನರನೆಚ್ಚ ಕೆಂಗಜೀಗೋಲ ಬಿ [ಶಾತಾಂ- ಬ]ಚ್ಚಳೆಯ 
ಪೊಸಮಸೆಯ ್ಹನಿಚ್ಮಳದ ್ಹನಿಡುಸರಳ್ಳೆಚ್ಚಿದವು. . . . ಕೊಚ್ಚಿದವು 
ಪರಬಲವನು (ಕೈಖಿಳಾ. ೦೩-೦6). [“ಬಿತ್ತರ,/ಸಂ. ವಿಸ್ತರ] 

ಬಿಚ್ಚಳ್ಳ “ಬಿಜ್ಜಣ' ನೋ. 

ಬಿಚ್ಚಳಿಕೆ (ನಾ). ೧. ಹರಹು ; ವೈಶಾಲ್ಯ : “ಬಿಚ್ಚಳಿಕೆಯೆಂದು 
ವಿಸ್ತಾರಮಕ್ಕುಂ”  (ಕವ್ಮಕ್ಕ. ೦೭) ; “ಬಿತ್ತರಮೆನಲ್‌ ಬಿಚ್ಚಿಳಿಕೆಯೆನಲು 
ವಿಸ್ತಾರಮಕ್ಕು” (ಕಕರ- ೪0). ೨. ಧಾರಾಳತನ ; ಹೃದಯವೈಶಾಲ್ಯ: 


'ದಾನಧರ್ಮಾನುರಾಗಮುಂ ಬಿಚ್ಚಳಿಕೆಯುಂ ಪಾಪಕ್ಕಂ ಪಟ'ಗಮಂಜು 
ವುದುಂ . . . ಅಖಂಡಿತಚಾರಿತ್ರರಾಗಿ ನೆಗಟ್ಟು ದೆಂಂ ತಪೋಭಾವನೆಯೂು 


ಮೆಂದಿವಜ೨ಂ ಸಾತಾವೇದನೀಯಾಸ್ರವಮಕ್ಕುಂ (ಕತಾರ.'೪೪). ೩. ನೆಮ್ಮದಿ; 


ಸಮಾಧಾನ : ಅನುನಯದಿಂ ಬಿಚ್ಚಳಿಕೆವೆರಸಿ ಮನದೊಳ: 


20 
[35 
: 
| 


| 


45 ಬಿಚ್ಚ (ನಾ). ೧. ಸಡಿಲವಾಗುವಿಕೆ : 


ಬಿಚ್ಚ, 
ಮೆಚ್ಚಿ ಮಹೇಶ್ವರನನಲ್ಲಿ ಚಿನ್ತಿಸುತಿಟ್ಟಂ(ಇಆ. ಸಸ. ೬೯-೬; 9ನೆಯ ಕತ). 
೪. ಹರಡಿರುವುದು ; ಚೆದರಿರುವುದು : (೪). [ಬಿಚ್ಚಳ್ಳ 4+ - ಇಕೆ] 
ಬಿಚ್ಚಳಿಕೆಗೆಯ್‌ (ಕ್ರಿ). ವಿಸ್ತಾರವಾಗಿ ನಿರೂಪಿಸು : ಸೌಂದರ್ಯ 
ಶಾಲಿತನಯಂಗೆ ನೃಪಂ ಯುವರಾಜಪಟ್ಟಮಿತ್ತನುಭವಮಂ ಬಿಚ್ಚಳಿಕೆ 
ಗೆಯ್ವು ದುಚಿತಂ ತನುಜಾ (ಕಮನೂ: ೦೨-೪೭). [ಬಿಚ್ಚಳಿಕೆ + ಕೆಯ್‌,] 


ಬಿಚ್ಚಳಿಸು (ಕ್ರಿ). ೧. ಹಬ್ಬು: ಹರಡು; ಪಸರಿಸು: ಸ್ಮುರಿತ 
ಕಮನೀಯಂಗಳಾಗಿ ಬೆಳತಿಗೆಬೆಳಗನಿರದೆಂಟುದೆಸೆಗಳೊಳ ಬಿಚ್ಚಳಿಸಿ 
ಥಳಥಳಿಸುತಿರರ (6ಕಾಶ. ೪-೫-೪) ; ಸೌದಾಮಿನಿಯ  ಕರೆಗೆಆ್‌ದ 
ಪ್ರತುಮೆಯಂದದೊಳಗಜೆಯಚ್ಚರಿಯ ಬಿಚ್ಚಳಿಸುತೆಸೆದಳಾಗ  (ನಂರಿಮಾ. 


6-4). ೨. ವಿಸ್ತಾರಗೊಳಿಸು; ವ್ಯಾಪಿಸುವಂತೆ ಮಾಡು: ನಿಚ್ಚಲುಂ 

ಬಿಚ್ಚಳಿಸಲ್‌ ವಿಖ್ಯಾತನಾದಂ (ಶೊಂಕರಾ- ೧೯೩೬: ೦ಕ್ಷ್ಮೇಶ್ಶರ- ೧೦-೦೩: ?)- 

೩. ಅತಿಶಯಗೊಳಿಸು; ' ದೊಡ್ಡದು ಮಾಡು : ತಮ್ಮ ಪಂಡಿತಿಕ್ಕೆ 

ಯನಲ್‌ಪಿದೊಡೆ ಸಭೆಯೊಳಿರ್ದ ಪಂಡಿತಜನಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ 

ಪೊಗಟಿಕ್ಟೊಡೆ (ನಡ್ಮಾರಾ. ೪-೨೬) ; ಸಭಾಸದರ ಮೆಚ್ಚಿ ಬಿಚ್ಚಳಿಸಿ 

ಪೊಗಟಿಕ್ವಿನಂ (ಸುಕುಮಾ. ೭-೩೬ 5). ೪ಉ..: ಬಿತ್ತರಿಸು; ವಿಶದೀಕರಿಸು; 

ವಿವರಿಸು : ನಾಯಿಕಾನಿಕುರುಂಬಮುಮಂತವರ ತೆಅನನುಟಿ 

ಬಿಚ್ಚಳಿಪೆಂ (ರಸರೆ- ೩-೭೦ ಸೂತ್ರ) ; ನಿಗಮಾಗಮಪುರಾಣವಾಣಿಗಳಿಂ 

ಸ ಜಸಿದ್ಧ ಶಿವಾಧಿಕ್ಕಮಂ ಬಿಚ್ಚಳಿಸುತ್ತುಂ (ವೃತಂ: ೩೭೨೦೩೨ ವ). 

೫. ಅಧಿಕವಾಗಿ ಹೊಗಳು... ಪ್ರಶಂಸಿಸು: ಆತಂಗೆ ಮೆಚ್ಚಿ 

ಬಿಚ್ಚಳಿ೩ ತನ್ನಂಗಚಿತ್ತಮುಮಂ ಕೆಲವು ಬಾಲುಮಂ ಕೊಟ್ಟು 

ತದನಂತರಮೇ ಲೋಕಾಂತಿಕಾಮರವೃಂದಂ 
ಬಂದು ಬಿಚ್ಚಳಿಸಲೊಡಂ ವಜ್ರಕ್ಕೆ ಬಳಮಿತ್ತಂತೆ ವಜ್ರಸೇನಮಹಾರಾಜಂ 
ತಪಂಗೊಂಡಂ (ಆಪು. ೬-೨೩ ಪ); ಸುರರಂಬರದೊಳ್‌ ತಗುಳು 
ಬಿಚ್ಚಳಿಸೆ ನದೀಜನುಚ್ಚಳಿಸೆ ಕಾದಿದನೇಂ ಕಲಿಯೋ ಗುಣಾರ್ಜವಂ (ಶಂಶರಾ- 
00-94). ೬. ಹೆಚ್ಚಾಗು ; ಅಧಿಕಗೊಳ್ಳು : ಮೊರೆವ ಪೆಣ್ತುಂಬಿಯ 
ಬಿಚ್ಚಳಿಪ ಪರಭೃತದ ಕಳಕಳದೊಳೆ ಮಸುಳ್ಳುದು ದಿವಿಜಯುಗಲಕಲಕಲ 
ನಿನದಂ (60ಶು. ೬-೪9); ಸಾಹಸಂ ಬಿಚ್ಚಳಿಸಲು ಕೊಡಲಿಯಿಂ ಖಂಡಿಸಿದನಾ 
ತನ ಶಿರಸ್ಸನಂ (6ರಾಕ- ೨-೨-೨). ೭. ಸಂತೋಷಪಡು: ಹರ್ಷಗೊಳ್ಳು: 
ತಳಿರ್ತಿಳವಾವು ಮಾವಿನಂಕುರಮನೆ ಕರ್ಚೆ ಬಿಚ್ಚಳಿಪ ಕೋಗಿಲೆ 
ಕಂಪನವುಂಕಿ ಪೊತ್ತು ನಿತ್ತರಿಪೆರಲೆಂಬಿವೇವುವೊ (ಕಂಠಂ. 8-00); ನಡುವ 
ಸರಲ* ಸರಲ್ಕೊಳೆ .. . ಮೆಯ್ಯೊಣರ್ಚುವ ಮಹಾರಥರಾಜಿಯೊಳೆಂತ 
ಗುರ್ವಿನಚ್ಚುಡಿದಿರೆ ಕಾದಿ ಬಿಚ್ಚಳಿಸಿದ೦್‌ ಬಿಸುನೆತ್ತರ ಸುಟ್ಟುರೆ 
ಸೂಸುವನ್ನೆಗಂ (ಶಂಶಭಾ. ೦೦-೦೦೪). ೮. ಶೋಭಿಸು; ಪ್ರಕಾಶಿಸು; 
ಹೊಳೆ: ನಚ್ಚಣಿಯರನು ನೋಡುತೈತರೆರೆ ಬಿಚ್ಚಳಿಪ ಚೆಂಬೊನ್ನ ಸೊಬಗಿನ 
ಸ್ವಚ್ಛವಾದಾ ಸಿದ್ಧ ಮಂಡಪಮೆಯ್ದು (ಸಾಳ್ಮಳಾ- ೪-೩೨): 

[ ಬಿಚ್ಚಳ್ಕ + -- ಇಸ್ಮು ] 

ಬಿಚ್ಚೆಳಿ " ಬಿಚ್ಚಳ, ' ನೋ. 

ಬಿಚ್ಚಾಲೆ | ಬಿಚ್ಚೋಲೆ ' ನೋ. 

ಬಿಚ್ಚಾಳು (ನಾ). ಸ್ವಾತಂತ್ರ್ಯವುಳ್ಳವನು ; ಬಿಡುಗಡೆ ಹೊಂದಿದವನು: 
ಚನ್ನಮ್ಮ ಜಿಯು ಮಾಳೋಚಿಸಿ ತಮ್ಮ ರಾಷ್ಟ್ರಕಾಗಿಯವಂ ಬಿಚ್ಚಾಳಾಗಿ 
ಫೋದುದಹುದಾವಾಳುತ್ತಿರ್ಬಳೆಯೊಳಿಲ್ಲವೆಂದರುಹಿಸಿದಳ್‌ (ಕಳನ. ೯-6೪)- 

[ ಬಿಚ್ಚು -- ಆಳ್ಕು (ಆಳ್‌) ] 
“ಬ ಬಿರ್ಚಿಸು' ನೋ. 
“ ಬಿರ್ಚು ' ನೋ. 


(ವಡ್ಮೂರಾ- ೦6೨-೬) ; 


ಬಿಚ್ಚಿಸು 
ಚ 
ಬಿಚ್ಚು 
(6). ೨. ಸಡಿಲಗೊಂಡುದು : 
($)- ಹ. ಸರಳತೆ : " ಬಿಚ್ಚುಗನ್ನಡ` ಪರಾ. ೪. ಎರಳಗೊಳಿಸುವ 


ಬಿಚ್ಚು 


ಸಾಧನ : ಮಚ್ಚೆರಿಸುವರ ಬಿಚ್ಚು ಕುಜನರ ಬೆಚ್ಚು ಶಾಂತಿಯ ಹೆಚ್ಚು 
ಧೂರ್ತರ ಕೊಚ್ಚು ಕಲಿತನದಚ್ಚು ಸುಖಕಣಿ ಮುಚ್ಚುಮಂಿಕಿಯಿಲ್ಲ (೩ಸಫು- 
೨೮-೪೪) ; ಜಾರರ ಚೋರರ ಬಿಚ್ಚು ಸಂತತಂ ಕುವಲಯದ ಮನೋ 
ವಿಲಾಸದ ಮಚ್ಚು (ಕನನೋ.- ೦೭೨೫೪). (ಗು). ೫. ಬಿಡಿಯಾದ ; ಚಿಲ್ಲರೆ 
ಯಾದ ; * ಬಿಚ್ಚುರೊಕ್ಕ ? ಪರಾ. [ “ಬಿಚ್ಚು ] 

ಬಿಚ್ಚು ' ಬಿಕ್ಕು' ನೋ. 

ಬಿಚ್ಚು "ಬಿಜ್ಜು? ನೋ. 

ಬಿಚ್ಚುಕಣ್ಣು " ಬಿಚ್ಚುಗಣ್‌ "ಮನೋ. 

ಬಿಚ್ಚುಕತ್ತಿ | ಬಿಚ್ಚುಗತ್ತಿ > ನೋ. 

ಬಿಚ್ಚುಗಣ್‌, , ಬಿಚ್ಚುಕಣ್ಣು. ಬಿಚ್ಚು ಗಣ್ಣು (ನಾ). ಅಗಲವಾಗಿ ತೆರೆ 
ದಿರುವ ಕಣ್ಣು : ಎಚ್ಚು ಹಾಯ್ದುಂಬುಗಳು ಭೂತದ ಬಿಚ್ಚುಗಂಗಳ 
'ಕೊಂಡದುರಿಯಲಿ ಬಚ್ಚಿಸಿದ. ಗಣ ಸೀದು : ಸೀಕರಿಯೋಗಿ ನಿಮಿಷದಲಿ 
(ಕುಪ್ಮಾಗ.. ೪-09) ; ಅನಿಲಜನ ಕರಪುಟದಿ ಮಿರುಗುತಿರ್ದವತಂಸೆಮಂ 
ಬಿಚ್ಚುಗಣ್ಣಳಿಂ ನೋಡುತಿರ್ದು (ಶ್ರೀರಾಮಾ. 8೨೩-೬೦೩) - ಬಿಚ್ಚುಕಣ್ಣು: 
ಅವಳನ್ನು ಬಿಚ್ಚುಕಣ್ಣಿನಿಂದ ನೋಡುತ್ತ . . . ಎಂದಳು (ರಂತ್‌- 0೦೦). 
ಬಿಚ್ಚುಗಣ್ಣು: ನೀರಲುಗಿ ಸಾವಿನಲ್ಲಿ ತೆರೆದ ಬಿಳಿಯ 
ಬಚ್ಚುಗಣ್ಣು, ಪಾಚಿಯ ಮೂಲಕ ಕಂಡಿತು (ಹೊಸ. ೦೩೯). 

[ ಬಿಚ್ಚು, (ಎಬಿರ್ಚು) 4+ ಕಣ್‌ ] 

ಬಿಚ್ಚುಗಣ್ಣು "ಬಿಚ್ಚುಗಣ್‌' ನೋ. 

ಬಚ್ಚು ಗತ್ತಿ ಬಿಚ್ಚುಕತ್ತಿ (ನಾ). ಒರೆಯಿಂದ ಹೊರತೆಗೆದ ಕತ್ತಿ ; 
ಹಿರಿದ ಕತ್ತಿ : ಹರಿಗೆ ಬಿಚ್ಚುಗತ್ತಿಯ ಹೊಳೆವ ಕಟಿಯ ಮುಂಡುಗಳ 
ಬಲಗಳ ಮಧ್ಮದೆ ಸರ್ವಸಂಭ್ರಮದೊಳು ಮಳೆಯಾಳದವನೀಶ ಬಂದ 
(ಕಾನಿ. ೨೦-೬೩) ; ಬಿಚ್ಚುಗತ್ತಿಪಹರೆಯವರು ಬಲುಜಾಗರೂಕತೆಯಿಂದ 
ಕಾವಲು ಕಾಯುತ್ತಿದ್ದಾರೆ (ರೌಲತ್‌. €)- ಬಿಚ್ಚುಕತ್ತಿ : ಬಿಚ್ಚುಕತ್ತಿ 
ಗಳಂ ಪಿಡಿದು (ಸಿಗಂಧಿ: ೨೩೨-೦೦) ; ಆಪ್ತಭಟರು . . . ಬಿಚ್ಚುಕತ್ತಿ 
ಗಳನ್ನು ಹಿಡುಕೊಂಡು ನಿನ್ನ ಸುತ್ತಲು ನಡೆದು ಬರುವರೆ'? 
(ಕ್ಶರಾಸ. ೦೦) ; ಬಿಚ್ಚುಕತ್ತಿಗಳನ್ನು ಕೈಲಿ ಹಿಡಿದು ಮುಂದೆ ನುಗ್ಗಿದರು 
(ರಾಜಸೂ. 29)- [ಬಿಚ್ಚು (<ಬಿರ್ಚು) + ಕತ್ತಿ) 

ಬಿಚ್ಚುಗನ್ನಡ (ನಾ). ಸರಳವಾದ ಕನ್ನಡ ; ತಿಳಿಗನ್ನಡ : ಒಮ್ಮೆ ಕಂಡ 
ನೆಂದರೆ ಆಗ ಆಗುವ ಆನಂದವನ್ನು ಬಿಚ್ಚುಗನ್ನಡದಲ್ಲಿ ಬಣ್ಣಿಸಿದ ವಚನ 
ಗಳನ್ನು ನೋದಿ ! (ಕನ್ನತು. 7. ೦೭೩). [ವಿಚ್ಚು 1 ಕನ್ನಡ] 

ಬಚ್ಚು ಗಯ್ದಾ (ನಾ). ಒರೆಯಿಂದ ಸೆಳೆದ ಆಯುಧ: 
ಬೆನ್ನಟ್ಟಿ ಬಂದ ಬಿಚ್ಚುಗಯನ್ಹ ಗಳ ತನ್ನವರನ್ನು 
ಹಿಂದಣ್ಣೆ .ಕಳಿಹಿಬಿಡುವನು (ರಕುಗಂ. ೩೪-೦೪) - 

(ಬಿಚ್ಚು (-ಆಬಿರ್ಚು) + ಕಯ (ಕೆಯ್ದು) ] 

ಬಿಚ್ಚುಜಡೆ (ನಾ). ಬಿಚ್ಚಿಕೊಂಡಿರುವ ಜಟೆ; -ಹರಡಿಕೋಡಿರುವ 
ಜಟೆ ; ಮೆಚ್ಚಿದನು ಮದನಾರಿ ಹೋವಂದ ಕಿಚ್ಚು ತುಡುಕದ ಮುನ್ನ 
ತೆಗೆದನು ಬಿಚ್ಚು ಜಡೆಗಳ ಜಹ್ನುಸುತೆಯುಲಿ ನಾದಿದನು ಭಟನ (ಕುವ್ಮಾಗ. 


ಎಲ್ಲರಾಜನನ್ನು KN 
ಕೆಯ್ಸನ್ನೆಯಿ೨ಂ 


೪-೨೩). [ಬಿಚ್ಚು (-ಆಬಿರ್ಚು) + ಜಡೆ] 
ಬಿಚ್ಚುನುಡಿ (ನಾ). ಮುಚ್ಚುಮರೆಯಿಲ್ಲದ ಮಾತು ; ಸ್ಪಷ್ಟವಾದ 


ನುಡಿ ; ನೇರವಾದ ಮಾತು: : ಅವರ ಬಿಚ್ಚುನುಡಿಗಳನ್ನು ನಾನು 
ಪ್ರೀತಿಸಿದೆ (ನಾಪೋಲೀ. 9೪) ; ಎನ್ನ ತಪ್ಪು ಅನಂತಕೋಟಿ ; ನಿಮ್ಮ 
ಸೈರಣೆಗೆ ಲೆಕ್ಕವಲ್ಲಾ!' ಎಂಬ ಬಿಚ್ಚುನುಡಿ (ಸಾಹಿಶಂ- ೩): 
(ಬಿಚ್ಚ, (-:ಬಿರ್ಚು) 4 ನುಡಿ] 
ಬಿಚ್ಚುಪೇಣಿ (ನಾ). ಒಂದು ಬಗೆಯ ಸಿಹಿತಿಂಡಿ : ಬೆಂದುದಂ 
ಹಿಡಿದು ತೆಗೆದಿರಿಸಿಯುತ್ತಮದ ಸಕ್ಕರೆಯನದಜ ಪದರೂಳು ತುಂಬಲದು 


೬೪೪೦ 


16 


36 


ಬಿಚ್ಚೋಲೆ 


ಬಿಚ್ಚುಪೇಣಿಯಾಯಂತ್ತಿ (ಸೂಶಶಾ. ೦-೪೯). [ ಬಿಚ್ಚು ? * ಪೇಣಿ] 
ಬಿಚ್ಚುಫಿರಂಗಿ (ನಾ). “ದೊರೆಯ ಸಂಗಡ ತೆಗೆದುಕೊಂಡು ಹೋಗುವ 


ಆಯುಧ?” (ಕತ್ರಶಾ. 3 ಇನುಂಂಠ) : ಓಬಳಣ್ಣನಾಯಕನಿಗೆ ಪಟ್ಟ 
ವಾಯಿತು. ಇವನಿಗೆ ಬಿಚ್ಚುಫಿರಂಗಿ ಹಿಡಿಸಿದರು (ಕತ್ರ ಪಾ. ೦೬). 
[ ಬಿಚ್ಚು, * ಫಿರಂಗಿ ] 
ಬಿಚ್ಚುಫೇಣಿ (ನಾ). ಇ ಬಿಚ್ಚುಪೇಣಿ : ಇಈವೋವಾದಿಯಲ್ಲಿ ಎಲ್ಲ 
ಫೇಣಿಗಳನೂ ಅಟ್ಟು ಇರಿಸಿ ಎಲ್ಲ ಪದರಿನೊಳಗೆ ಸಕ್ಕರೆಯ ತುಂಬಿ 
ತಳಿವುದು. ಇದರ ಹೆಸರು ಬಿಚ್ಚುಫೇಣಿ ಎನಿಸಿಕೊಂಬುದು (ಸೂಶಕಾ. 
೧-೪೯ 60೪). [ ಬಿಚ್ಚು, * ಫೇಣಿ] 
ಬಿಚ್ಚುಮನಸ್ಸು (ನಾ). ಮುಚ್ಚುಮರೆಯಿಲ್ಲದ ಹೃದಯ ; ತೆರೆದ 
ಮನಸ್ಸು : ಪದ್ಮಾಕರ ಬಿಚ್ಚುಮನಸ್ಸಿನಿಂದ ಮಾತನಾಡತೊಡಗಿದ 
(ಕತ್ಮಗೋ- ೨೨); ಒಬ್ಬರನ್ನೊಬ್ಬರು ಬಿಚ್ಚುಮನಸ್ಸಿನಿಂದ ಮೆಚ್ಚಿ 


ಕೊಂಡುದು ಜನರಿಗೆ ಮಹದಾನಂದವಾಯಿತು (ಸಂಗೀತ. ೩೦)- 
[ ಬಿಚ್ಚು, (<ಬಿರ್ಚು) + ಮನಸ್ಸು ] 
ಬಿಚ್ಚುಮಾತು (ನಾ). ಇ ಬಿಚ್ಚುನುಡಿ : ನಿನ್ನ ` ಬಿಚ್ಚುಮಾತನ್ನು ನಾನು 
ಮೆಚ್ಚುತ್ತೀನೆ (ದೂರಸ- ೦೦) ; ಇದನ್ನು. ಬಿಚ್ಚುಮಾತಿನಿಂದ 
ಶ್ರೀಮದಾನಂದತೀರ್ಥರು . . . ಉಪದೇಶಿಸಿದ್ದಾರೆ (ಠಾಕದ: ೨6೧)- 
[ ಬಿಚ್ಚು, (ಆ ಬಿರ್ಚು) + ಮಾತು, ] 
ಬಿಚ್ಚುಮೊಗ್ಗೆ (ನಾ). ಅರಳಿದ ಮೊಗ್ಗು : ಹೌದು ಧೆಣಿಯೆ, ನಾ 
ಬಚ್ಚುಮೊಗ್ಗೈ ನನಗಿಲ್ಲ ಸೆರಗುಮಂಚ್ಚು (ಮುಕ್ತಕಂ- ೨೪-೩). 
[ ಬಿಚ್ಚು, (ವಬಿರ್ಚು) + ಮೊಗ್ಗೆ 1 
ಬಿಚ್ಚುರಥಿಕ (ನಾ). ಏಕಾಕಿಯಾಗಿ ಕಾದಬಲ್ಲ ರಥಿಕ: ಹೆಚ್ಚಿ 
ವೀರಾವೇಶದಲಿ ಬಹ  ಬಿಚ್ಚುರಣಕರನಾಯ್ದು ಧೈರ್ಯದ ಕೆಚ್ಚ 
ಮುಂಣಟ್‌ವನು (ಕುವ್ವಾಳ. ೦೩-೨೨). [ ಬಿಚ್ಚು + ರಥಿಕ 
ಬಿಚ್ಚುರೊಕ್ಕ (ನಾ). ಚಿಲ್ಲರೆ ಹಣ ; ' ಪುಡಿಗಾಸು: ಬಿಚ್ಚುರೊಕ್ಕ 
ವಿರಲಿಲ್ಲ. ಗುವಕಾಸ್ತ್ರ ರೂಪಾಯಿ ಮುರಿಸಿಕೊಂಡು ಬರಲು ಹೋದ 
(ಶ್ರೇವಾಿಶ್ರ. ೦೯೭)- [ ಬಿಚ್ಚು 3. ರೊಕ್ಕ] 
ಬಿಚ್ಚುವ (ನಾ). ಸಂನ್ಯಾಸಿ ; ಭಿಕ್ಷುಕ ; ಒರ್ವ:ರಸವಾದಕನೆಂಬ ಬಿಚ್ಚುವಂ 
ಭಿಕುಕಂ] ... ಎಂದೊಡೆ (ವಡ್ಮಾರಾ. ೦೪೭-೦೦); ಆ 
ತನ್ನೊಳವಧಾರಿಸಿ (ಸುಳುವೂ- ೩-೬ ವ): 
[ ಆ ಸಂ. ಭಿಕ್ಷುಕ ] 
ಬಿಚ್ಚೂರಿಗೆ (ನಾ). ಒಂದು ಬಗೆಯ ಭಕ್ಷ್ಯ : ಮುಂಡಗೆ ಪೇಣಿ ನಲ್ಲೈದ 
ಲಡನ್ನಿಗೆಯ ಬಿಚ್ಚೂರಿಗೆಗಳಂ ಬಡ್ಡಣಿಸಿದರಂಗನೆಯರು (ಮರದೇಪು- ೧೬-೨೪) ; 
ಗಾರಿಗೆ ಲಡ್ಡುಗೆ ಬೀಸೂರಿಗೆ ಬಿಚ್ಚೂರಿಗೆ ಎಎ ಮಧು ಸಕ ೈರೆಗಳ ಸಾರಂಗಳ 
ಸುಳಿವಾಳೆಯ ದೊನ್ನೆಯೊಳಾರೈದೆರೆದರ್ಸವಿಗಾತಿಯರ (ನುರೇಫು- ೦೯-೩೮). 
[ಬಿಚ್ಚು 9 + ಹೂರಗೆ (ಎಪೂರಿಗೆ)] 
ಬಚ್ಚಿ "ಬಿಕ್ಕೆ' ನೋ. 
ಬಿಚ್ಚೆಕಾರ (ನಾ). ಭಿಕ್ಷುಕ ; ತಿರುಪೆಯುವನು : ಈ ಬಿಚ್ಚೆಕಾರ ಭಿಕಾರಿ 
ರಾಯ . ..ಕೊಸವ... ವೃದ್ಧ ಜಂಬುಕ (ಮಂತ್ರಶ.- ೧೦೦.೦೪). 
[ಬಿಚ್ಚೆ (ಎ ಬಿಕ್ಕೆ) + -ಕಾರ್ನ (ಎ -ಕಾಲಿ)./ತಮಿ, ಪಿಚ್ಚೈಕ್ಕ ರನ್‌] 
ಬಿಚ್ಚೋಗರ (ನಾ). (ಹೂವಿನಂತೆ) ಉದುರುದುರಾಗಿರುವ ಆನ್ನ ; 
ಮಿಡ್ಮೆಯಾಾಗಿಲ್ಲದ ಅನ್ನ : ಮಲ್ಲಿಗೆಯರಳಂತೆ ಬಿಚ್ಚೋಗರ ಮೊಸರರಿ 
. * ರಸರಸಾಯುನವ ಚಪ್ಪಿರಿದು ನೀರ್ಮಜ್ಜಿಗೆ ಹಸಗೆಯ್ದಿರಲೀಂಟಿದರು 
(ಮೋಹತ - ೩-೩೬): (ಬಿಚ್ಚು, (ಎ ಬಿರ್ಚು) 4 ಓಗರ] 
ಬಿಚ್ಚೋಲೆ, ಬಿಚ್ಚಾಲೆ (ನಾ). (ಮುತ್ತೈದೆಯರು) ಕಿವಿಗೆ ಆಭರಣ 
ದಂತೆ ಧರಿಸುವ ತಾಳೆಗರಿಯ ಸುರುಳಿ : ಬಿಚ್ಚೋಲೆ ಹರಿಹು ಹೆಚಕಿ 


[ಶಾಶಾಂ- 
ಬಿಚು ವಂ 
ಚ 


ಬಿಚ್ಚ 


ಚನ 


ತಿಲಕಂ ಕಂಗಳನಲಸದೆ ಕೇದಗೆವೂಗಳೊಳೆತ್ತಂ ಮಾಡಿ ತೊಟ್ಟರಬಲೆಯರೆಲ್ಲಂ 
(ಸೂಕ್ತಿಸು. ೦೦-೩೦); ಮಲನ ಬಿಚ್ಚೋಲೆಗಳ ಬಣ್ಣದ ಹೊನ್ನ ನೂಲಂಗಳ 
ಗಿರಿಗಳೇ ಫಲವಾದುವಾ ಸುರಕರಿಯ ನೋಂಪಿಯ ದಾನಕೆ (ಸಂಥಶ. ೨೦-೨೦); 
ತಾನೆ ಐರದಾಳಿಯ ಬಿಚ್ಚೋಲೆಯ ಚೆಂದನದ . . . ಕರಂಡಮಂ ಕೈಯೊ 
ಳ್ಕೊಂಡು (ಉಮಾಕೃ. ೨೯-೦೭), ಬಿಚ್ಚಾಲೆ : ಶ್ರೀರಂಗಮ್ಮನು ಆಭರಣ 
ಗಳನ್ನೆಲ್ಲಾ ಪರಿತ್ಯಜಿಸಿ ಅರಿಶಿನ ಕುಂಕುಮವನ್ನು ಇಟ್ಟುಕೊಂಡು ಬಿಚ್ಚಾಲೆ 
ಯನ್ನು ಧರಿಸಿಕೊಂಡು . . . ಹೇಳಿ ಕಳುಹಿಸಿದಳು (ಶ್ರೀರಾಯ. ೩೭೦) ; 
ಮದುವೆಯಾಗಿದ್ದರೆ. ಹೆಂಡತಿಯ ಅರಿಶಿನಕುಂಕುಮ ಬಳಿ ಬಿಚ್ಚಾಲೆಯನ್ನು 
ತೆಗೆಸುತ್ತಿದ್ದರನಿ. (ರೂರಸ, ೨೬೪). 
ಬಿಚ್ಚೋಲೆ ಗೌರಮ್ಮ, ಬಿಚ್ಚೋಲೆಯ ಗೌರಮ್ಮ - ಯಾವ ಆಭರಣ 
ಗಳನ್ನೂ ಹಾಕಿಕೊಂಡಿರದ ಬಡಮುತ್ತೆ ದೆ: ಅವಳು ಬಿಚ್ಚೋಲೆ 
ಗೌರಮ್ಮನಂತೆ ಮದುವೆಮುನೆಗೆ ಹೊರಟಿದ್ದಳು (ಕೂ); ತಾಯಿಯ ಜಂಬ 
ಆಡಂಬರಗಳನ್ನೇ ಅರಿಯದ ಬಳೆ ಬಿಚ್ಚೋಲೆಯ ಗೌರಮ್ಮ (ರೂಕಸ. ೯೩). 
[ಬಿಚ್ಚು (ಎಬಿರ್ಚು) 4 ಓಲೆ. / ತುಳು. ಬಿಚ್ಚೋಲೆ] 
ಬಿಚ್ಚ ಆ  ಬಿಚುವಾ' ನೋ. 
ಬಿಚ್ಚ "ಬಿಚಂವಾ' ನೋ. 
ಬಿಚ್ಚಾ "ಬಿಚುವಾ' ನೋ. 
ಬಿಛಾನಾ "ಬಿಚಾನ' ನೋ. 
ಬಿಛಾಯತ, ಬಿಚಾಯಿತ. ಬಿಛಾಯಿತ (ನಾ). ದಲ್ಲಾಳಿ ; ಕಮಿಷನ್‌ 
ಏಜೆಂಟ್‌ : ಇಲ್ಲಿ ಕೋಕಬಂದ ಜೀನಸಗಳ ಒಡವೆ ಬಹಳ, ಅಂತ ನಮ್ಮ 
ಬಿಛಾಯತರು ಇದು ಧ್ಯಾನದಲ್ಲಿ ತಂದು (ಮುಂಬನ್ಕಾ. ೩೦). ಬಿಚಾಯಿತ : 
ಪರವೂರಿಂದ ಬಂದ ಬಿಚಾಯಿತರು ಊರಿನೊಳಗಿನ . . . ಅಂಬೋಣ 
ಏನಿರುವದು ಇದನ್ನು ಕೇಳಿಕೊಂಡು ಅದರಂತೆ ವ್ಯವಸ್ಥೆಯನ್ನು 
ಮಾಡುವದು (ಮಂಂಂನವ್ಮಾ. ೨60). ಬಿಭಾಯಿತ: ಈ ಮಾಹಿತಿಯು 
ಬಿಛಾಯಿತರಿಗೆ ಬಹು ಅಗತ್ಯ ಇರತಕ್ಕದ್ದು (ವಖಂಂವ್ಕಾ- ೨೪). 
[._- ಮರಾ. ಬಿಛಾಯತ್‌, ಬಿಛಾಇತೀ, ಬಿಛಾಯತೀ 
ಬಿಛಾಯಿತ : ಬಿಛಭಾಯುತ ' ಮೋ. 
ಬಿಜ "ಬಿಜಯ ದೋ. 
ಬಿಜಆ (ನಾ). ಒಬ್ಬಾಕೆಯ ಹೆಸರು : ಪೊಳಲಿನಾಡುಳ್ಳೊಅಿಕೆಯೂರು 
ಬರಗೂರು ಬಿಜಆ ಮಾದೇವಿಯಾಳುತ್ತಿರೆ (ಎಳ. 1. 
ತು. ೨00)- [< ಸಂ. ವಿಜಯಾ) 
ಬಿಜಯ, ಬಿಜ (ನಾ). ೧. ವಿಜಯ ; ಗೆಲುವು: “ಬಿಜಯ (ಬಿಜ) - 
ವಜಯ ಗೆಲುವು” (ತರ್‌ಕೋ. ೩೦). ೨. ಪ್ರಯಾಣ ಮಾಡಿ ಬರು 
ವುದು ; ಆಗಮನ ; ಬರವು: ಮಾಡುವುದು ನೀವ್‌ ಬಿಜಯವಲ್ಲಿಗೆ 
(ಸಂರಪ- ವರೆದರಾಜದೇವರ ತೇರಲ ಪಟ್ಟಣಕೆ ಬಿಜಯಂ 
ಮಾಡ್ಸಿಕೊಂಡು (ಎಳ. ಸ (3): ಮುಳ. ೩-೦೭; 1430). ೩. ತೆರಳುವಿಕೆ; 
ಹೊರಡುವಿಕೆ; ನಿರ್ಗವಂನ : ಬಿಜಯಮೆಸಗಲಿಕೆಮಗನುಜ್ಞೆಯೇಂ 
(ಕರಕು. ೩-೦೩). ಓ ಇದು ಸಾಮಾನ್ಯವಾಗಿ ರಾಜರು, ಗುರುಗಳು, 
ಹಿರಿಯರು ಮುಂತಾದವರ ಆಗಮನ. ನಿರ್ಗಮನಗಳಿಗೆ 
ಅನ್ವಯಿಸುವ ಗೌರವಸೂಚಕವಾದ ಶಬ್ದ ೪. (?): ಆ ಊರ 
ಬಿಜಯರು ಕಂಮಾಜರು ಅಗಸಾಲೆಯರು ನಾಯಿಂದರು (ಎಳ- 1% (॥). 
ಎಳಂದೂ. ೧೩೪-೪; ನೆಡು ಕು).ಬಿಜ: ೧. ಮೇಲಿನ “ತದ್ಭಕೋ' 
ಪ್ರಯೋಗವನ್ನು ನೋಡಿ. 
ಬಿಜಯ ಮಾಡಿಸು, ಬಿಜ ಮಾಡಿಸು ಎ೧. ಬರುವಂತೆ ಮಾಡು; ಕರೆ 
ತರು: ಸರಸ್ವತೀಮಂದಿರದೊಳಗೆ ಅವರನ್ನು ಬಿಜಯ ಮಾಡಿಸು (8ರೇವ. 
008) ; ಆಗ ಹುಜೂರ್‌ಸವಾರಿ ಬಿಜಯ ಮಾಡಿಸುವುದೆಂದರೆ 


ಶಿರಾ. ೨೪-೩೬; 


೦೭೨೩೦) ; 


ಬಹಳ 


೬೪೪೧ 


10 


15 


20 


2 


ಬಃ 


30 


40 


45 


ಬಿಜಯಂಗೆಯ್‌ 


ದೊಡ್ಡ ಉತ್ಸವ (ಕೆನೆ. ೩9)- ೨. (ಉತ್ಸವದಲ್ಲಿ ದೇವರ ವಿಗ್ರಹ 
 ಮುಂತಾದುವುಗಳಂತೆ) ತೆಗೆದುಕೊಂಡು ಹೋಗು ; ಸಾಗಿಸಿಕೊಂಡು 
ಹೋಗು ; ಒಯ್ಯುು: ಆ ಶ್ವೇತವರಾಹಸ್ವಾಮಿಯ ಪ್ರತಿಮೆಯನ್ನು 
ಬಿಜ ಮಾಡಿಸಿಕೊಂಡು ಶ್ರೀರಂಗಪಟ್ಟಣವನ್ನು ಸೇರಿದರು (ರಕ: ೪); 
ಛತ್ರಕ್ಕೆ ಈಶ್ವರದೇವರ ಉತ್ಸವಮೂರ್ತಿಯನ್ನು ಬಿಜ ಮಾಡಿಸಿಕೊಂಡು 
ಹೋದರು (ಗರುರಾ. 0೩೧). ಹಿ. ಬರು; ಆಗಮಿಸು : ಭರತಪ್ರಭುಗಳ 
ಸವಾರಿ ಬಿಜ ಮಾಡಿಸುತ್ತಿದೆ (ಹುಟ್ಮಹ. 0೦೬೨) ; ಮಹಾರಾಣಿಯವರು - - 
ಕೈಸಾಲೆಗೆ ಬಿಜ ಮಾಡಿಸಿದರು (ಫುಟ್ಮಂ. ೦. ಬಿಜಯ ಮಾಡು, ಬಿಜ ಮಾಡು 


= ೧. ದಯಮಾಡು ; ಬರು; ಆಗಮಿಸು: ಈಯಟವಿಯಲಿ 
ದುಷ್ಟಮೃಗಸಮುದಾಯವಿದೆ . ,-. ಬೇಂಟೆಗೆ ಬಿಜಯ ಮಾಡು ' (ತೂರರಾ. 
೩-೩-೬); ದ್ವಿಜತಿಲಕ . , . ನಿಜಶಿಷ್ಯನಂ ಕೂಡಿಕೊಂಡು ಮಂಖಮಂಟಪಕೆ 


ಬಿಜಯ ಮಾಡಿದ ಕಜ್ಜಮಾವುದು (ಕೈ ಎಂಭ. ೨೬೨೩೨) ; ನಿಜವಾಗಿ ತೆರಳ 
. ಬೇಕಾಯಿಶಾದಡೆ ಜೀಯ ಬಿಜ ಮಾಡಿ ಬೆನ್ನಾಂತುಕೊಂಬೆ (ಪೋಶಹತ.೩೬-೩೬); 
ಶ್ರೀ ಜ್ಞಾ ನಸಂಬಂಧರನ್ನು ಮನೆಗೆ ಬಿಜ ಮಾಡುವಂತೆ ಮಾಡಿರಿ (ಫಂಂ. 
0೭೦). ೨. ತೆರಳು; ನಿರ್ಗಮಿಸು; ಹೊರಡು: ನಿಮ್ಮ ಪದ 
ದರುಶನದಿ ಧನ್ಯನು ಬಿಜಯ ಮಾಡುವುದೆನುತ ಕಂದೆಜ್‌ದೀಕ್ಷಿಸಿದನಂ 
ದುಭಯಸೈನಿಕವ(ಳುವ್ಮಾರ್ರೋ. ೦೮-೬೦); ನಿರುತದಾರೋಗಣೆಯ ಮಾಡಿಯೆ 
ಮರಳಿ ಬಿಜ ಮಾಡು : (ಸಂಶಶ. ೨೬-೧೩) ; ಆಶ್ರರ್ಯವನು ತೋಟುವೆ 
ಬಂದಿರಾದರೆಯೆನಲು ಬಿಜ ಮಾಡೆಂದು ಮಂನಿಪನ' ಕೂಡೆ ಹೊಜವಂಟರು 
ಕುಮಾರಕರು (191809. ೦-೯೬). ೩. ಆರಂಭವಾಗು ; ಮೊದಲಾಗು : 
ಈ ಸೂತ್ರಸಮುದಾಯ ಮತ್ತು ಇದರೊಂದಿಗೆ ಉಪನಿಷತ್ತುಗಳು ಮತ್ತು 
ಭಗವದ್ಗೀತೆ ಈ ಮೂರೂ ಸೇರಿ ವೇದಾಂತಶಾಸ್ತ್ರದ ಆಥಾರಶಿಲೆಯೆನಿಸದೆ. 
ವೇದಾಂತವು ಬಿಜ ಮಾಡುವುದು ಇಲ್ಲಿಂದಲೇ (ಕದ. ೨೩೦). 
[೮ ಸಂ. ವಿಜಯ] 
ಬಿಜಯಂಗೆಯ್‌, ಬಿಜಯಂಗೆಯಿ. ಬಿಜಯುಂಗೈ. ಬಿಜಯಂಗೈಯಿ 
(ಕ್ರಿ). ೧. ಬರು; ದಯಮಾಡು ; ಆಗಮಿಸು ; ಚಿತ್ತೈಸು: 
ಭಟ್ಟುರಂ ಕಿತ್ತಯ್ಯೂಂಗಳನೆಮ್ಮುಲ್ಲಿಗೊಡಗೆೊಂಡು ಬಂದು ಚರಿಗೆದೋಲ: 
ನೀಮುಂ ಬಿಜಯಂಗೆಯ್ಯಿಮೆನೆ (ಪಡ್ಡಾರಾ. 60-08) ; ನಿಮ್ಮೂಯ್ಮಂ ಧೃತ 
ರಾಷ್ಟ್ರನ ಬೆಸದಲ್‌ ಮುನ್ನಮೆ ಮಾಡಮಂ ಸಮೆದಿಟ್ಟೆನಲ್ಲಿಗೆ ಬಿಜಯಂ 
ಗೆಯ್ಕಿಂ (ಶಂಶಠಾ- ೩-೨ 5) ;: ಎಲೆ ದೇವಾ ಭೀಷ್ಮರಿತ್ತಲಿರ್ದಪರಿತ್ತ 
ಬಿಜಯೆಂಗೆಯ್ಕೊ೦ (ಗದಾಯು. ೫-೩೭ ವ). ವಿ. ಹೊರಡು ; ತೆರಳು ; 
ನಿರ್ಗಮಿಸು; ಹೋಗು: ಎಮ್ಮ ಪಾಸಿದ ಚಿತ್ರ ಪಟವೆಂಬ ಬಲೆ 
ಯೊಳ* ನಿಮ್ಮಂತಪ್ಪ್ಪ ಬೆಳ್ಮಿಗಂಗಳಾಗಳಿ ತೊಡರ್ಗುವಮಂಸಿರಡೆ ಬಿಜಯಂ 
ಗೆಯ್ಕೊಂ (ಆರಿತು. ೩-6೯ ರ) ; ದೇವ ನೀವಿಂ ಶಡೆಯದೆ ಭಿಜಯುಗೆಯ್ವಿ 
ದೌಚಿತ್ಯಂ (ಕುಸುಮಾ. ೯-೦೦೩) ; ವಿಮಳವ್ಯೋಮಕೇಶನು ನಗುತ ಬಜಯಂ 
ಗೆಯ್ಯಲನುವಾದ (ಕುಕ್ಕಾಕ- ೭-೧ಂ). ೩. ಇರು; ವಿರಾಜಿಸಂ : ಇಂತು 
ಬಂದು . . . ಗಿರಿಜಿ ಭರದಿಂ ಗಿರಿರಾಜನ ತೊಡೆಯ ಮೇಲೆ ಬಿಜಯಂ 
ಯ್ಡಳ" (೧04. ೪-೪9). ಬಿಜಯಂಗೆಯಿ : ೧. ಆ ಶಂಕರಪ್ರತಿಮಾನ 
ನಹಿತಭಯಂಕರಂ ಬಿಜಯಂಗೆಯಿಂದನಿಂದು (ಇತತ ೩0-೬). ಬಿಜಯಂಗೈ: 
೧. ಸಿರಿಸರಸ್ವತಿವೆರಸಿ ಗಿರಿಜೆ ಬಿಜಯಂಗೈದಳು (ಸಿದ್ಧರಾ. ೦-೩) ; ಕರುಣಿ 
ಬಿಜಯಂಗೈದು ಮೃತ್ಕುವಿನುರಿವ ಗಂಟಲೊಳಿಳಿವ ತನ್ನನು ಬರಸೆಳೆದನೆಂ 
ದಮಳೆಮಾರ್ಕಂಡೇಯಮುನಿ ನುಡಿದ (ಕುವ್ಮಾಆ. ೧೫-೦೭); ನೀವು ಬಿಜಯಂ 
ಗೈದಡಧಿಕೃತಪಾವನರಲೇ (ತೊರರಾ. ೦-೩ ೩೦)- ಶಿ. ಹರಂ ಕರುಣದಿಂ 
ನೋಡಿ ಬಸವನ ಚಿತ್ತದೊಳ್‌ ಪೊಕ್ಕು ನೆಲಂ ಮೆಚ್ಚಿ ವೆ:ಜಕಿ 
ದಪೆಂ ಎಂದು ಬೆಸಸಿ ನಿಜಲಿಂಗಕ್ಕೆ ಬಿಜಯಂಗೈವುದುಂ (೩%6. ೨-೬೨); ಹರನ 
ಕರುಣದ ಹದನನೀತಂಗೊರೆದು ಶತರುದ್ರೀಯವನು ವಿಸ್ತರಿಸಿ ಬಿಜಯಂ 


ಬಿಜಯೆಂಗೆಯಿ ೬೪೪೨ ಬಿಜ್ವ, 


ಗೈದನಾ ಮುನಿಪತಿ ನಿಜಂಶ್ರಮಕೆ (ಕುಪ್ಮಾರ್ರೋ. 0-8೪). ಬಿಜಯಂ ಬಿಜಯಿತಮಂಗಲ (ನಾ). ಒಂದು ಸ್ಥಳದ ಹೆಸರು: ಶ್ರೀಮನ್ನೊಟ 


ಗೈಯಿ : ೨. ನಮಗೆ ನಿಮಗಿನ್ನಾವ ಜಂಜಡ ಬೇಡ ತಪದ ಫಲಾವಳಿಯೆ ಮ್ಬಾಧಿರಾಜರ್‌ ಪೃಛಣವೀರಾಜ್ಯಂಗೆಯ್ಕೂ ತ್ತಿರೆ ಚೋಟ ಬಿಜಯಿತಮಂಗಲದ' 
ಸಾಕಿನ್ನು ಬಿಜಯಂಗೈಯಿ ನೀವು (ತೊರರಾ. ೧-೦೭-೦೭) - ನೊಟಮ್ಹನ ದಣ್ಣಂ ಕಾದು ಪೆಜಕ್ಸಿ ಟಕಿಯೊಳ್ಳೊಬವ್ಪು ರಸ ಕಾದಿ ಸತ್ತಂ 
[ಬಿಜಯ -3-. ಕೆಯ] (ಎಳ. 1೫, ಹೊಸಕೋ.- ೪೭-೬; ಸು: 980 ?). [ಬಿಜಯಿತ 4 ಮಂಗಲ] 
ಬಿಜಯಂಗೆಯಿ “ಬಿಜಯಂಗೆಯ್‌” ನೋ. 5 | ಬಿಜಯಿತಾಚಾರಿ (ನಾ). ಒಬ್ಬಾ ತನ ಹೆಸರು : ಬೆಸಂಗೆಯ್ದೊಂ ಕೊಯ 
ಬಿಜಯಂಗೆಯಿಸು «ಬಿಜಯಂಗೆಯ್ಸು' ನೋ. ತೂರ ಬಜಯಿತಾಚಾರಿಯ ಮಗಂ ವಿಕ್ರವನಾದಿತ್ಕಂ (ಎಕ. ಸ. ಮಾಳರಾ- 
ಬಿಜಯಂಗೆಯ್ಸು , ಬಿಜಯಂಗೆಯಿಸು. ಬಿಜಯಂಗೈಯಿಸು. ಬಿಜಯಂ ೦೦೮-೪: ಸು. 950). [ಬಿಜಯಿತ - ಆಚಾರಿ) 


ಗೈಸು (ಕ್ರಿ). ೧. ಕರೆದು ತರಂ; ಬರುವಂತೆ ವರಾಡು : ಜಂಗಮವ ಬಿಜಯಿತ್ತ 'ಬಿಜಯಿತ' 
ಕಂಡು ಗೃಹಕ್ಕೆ ಬಿಜಯಂಗೆಯ್ಸ ತಂದು (ಕನ್ನವ. ಕ- ೩9-೬೪); ಅವ ಬಿಜಯಿತ್ತಯ್ಯ (ನಾ)- pe ಹೆಸರು : ಶ್ರೀ ಬಿಜಯಿತ್ತಯ್ಯಂ 
ರ್ಗಳನೀಗ ಬಿಜಯಂಗೆಯ್ಲಿ ತಹೆ (0ಸಫು- 4-93) ; ಅರಸನನುಜರು ಸಹಿತ | 10]: ಮಾದಾಮತ್ತರಸರಾ ಪೊಟಲಮ್ಮ: ನಾ ಮೇಗೆಬ್ಟ (ಎಕ. ಸ. ಶ್ರೀರಿವಾ- ೪೦-೧; 


ಮುನಿಮಂಖ್ಯರನು ಕಂಡಿದಿರೆದ್ದು ಚರಣದೊಳೆಜಗಿ ಬಿಜಯಂಗೆಯ್ಲಿ ಸು. 900)- [ ಬಿಜಯಿತ್ತ (-ಆ ಬಿಜಯಿತ) 4+ ಅಯ್ಯ) 
ತಂದನು ತಳಿರ ಮಂಟಪಕೆ (ನಳಕ- 0-00). ವಿ. ಒಳಹೊಗುವಂತೆ ಬಿಜಯಿಸು . (ಕ್ರಿ). ಬರು; ಆಗವಿಸಂ; ದಯಮಾಡು : ಲಂಕೇಶ್ವರಂ 
ಮಾಡು; ಪ್ರವೇಶಿಸುವಂತೆ ಮಾಡು : ಪಾರ್ವತಿಯಂ ಪರ್ವತರಾಜಂ ಶ್ರಮನಿವಾರಣಾರ್ಥಂ ಪುರಕೆ ಬಿಜಯಿಸಿದನು (ಶ್ರೀರಾಮಾ. ೪00-೨೫೯): 
ಪ್ರುಷ್ಪಕದೊಳ್‌ ಬಿಜಯಂಗೆಯ್ಲಿ ತಾನುಂ ಕುಳ್ಳಿರ್ದು (ಗಂ, ೫-೦೨ ಈ; ಲಕ್ಷ್ಮಿ: ಪಡಸಾಲೆಯಿಂದ ದೇವರ ಮನೆಗೆ ಬಿಜಯಿಸಿದ ಭಾಸವಾಯಿತು 
ಸಜ್ಮಾಮಂದಿರಕೆ ಸಡಗರಿಸಿ ಮಾಯೆಯನಲ್ಲಮನನೊಲಿಸಿ ತಂದು ಬಿಜಯಂಂ[15] (ರೀಶಹ. 11- ೧೯೦). [ಬಿಜಯ 3. - ಇಸ್ಕು] 


ಗೆಯ್ಲಿದರು ಬಳಿಕಿಂದುಮಂಖಯರಂ (ಶ್ರಕುರೀ. ೫-೪೪). ಬಿಜಯಂ ಬಿಜಯ್ತು “ಬಿಜಯಿತ' ನೋ. 
ಗೆಯಿಸು : ೧. ಯುಷಿಕುವಾರನಂ . . ಃ ಒಲವಿನಿಯಯ ಬಿಜಯಂ ಬಿಜಲಿ (ನಾ). ೧. ಮಿಂಚು: ವಿದ್ಯುತ್ತು : ಈ ನಿನ್ನ ಹುಡುಗೆಯಂತೂ 


ಗೆಯಿಸಿ ಕರೆತಂದು (ಉದ್ಮಟಿ. ೨-೨೨ 5) ; ದಯಾಳುವಂ ಬಿಜಯಂಗೆಯಿಸಿ ಕೇವಲ ಬಿಜಲಿಯಾಗಿದ್ದಾಳೆ -- ಬಿಜಲಿ (ಹಂಸಾ. *6)- ವಿ. ವಿದ್ಯುದ್ದೀಪ: 
`ತಂದೊಳಗೆ ಕುಳ್ಳಿರಿಸಿ (ಬಸಪು. ೩3-9). ಬಿಜಯಂಗೈಯಿಸು : ೧. ಅದು ಸಂಜೆಗೆ ಬಿಜಲಿಗಳನ್ನು ಹಚ್ಚಿದಾಗ ಆಟದ ಚಪ್ಪರ... ಒಳ್ಳೆ 
ಸೌಂದರವತಿಯಂ , , , ಒಯ್ಯನೆ ಕನಕಾಂದೋಳನದೊಳ್‌ ಬಿಜಯಂ |20 ಸಿಂಗಾರವಾಗಿ ಕಾಣುತ್ತಿದ್ದಿತು (ಫ್ರನರ್ಮ- ೦೩೬): 
ಗೈಯಿಸಿಕೊಂಡೆಟ್ಟಿಂದುಪವನಮಂ ಪೊಕ್ಕು (ಉರ್ಮಟಿ: ೩-೩೩ 5). ಬಿಜಯಂ [ “- ಹಿಂ. ಮರಾ. ಬಿಜಲೀ. / ಪ್ರಾ. ವಿಜ್ಮಲಿಯಾ) 
ಗೈಸು: ೧. ಹರಿಯ ಬಿಜಯಂಗೈಸಿ ತಂದಸುರರಸು ಭಂಗಿಸಿ ಯಜ್ಞ| |ಬಿಜವರ (ನಾ). ಒಂದು ಬಗೆಯ ಆಭರಣ : ಕೆಂದ ಪೀತಾಂಬರವ 
ಕರ್ಮವ ಧರಿಸಿ ಸುಖಿಯಹೆನು (ಕಇಶಿಕಾ. 0೨೩6) : ಬಂದನತಿಹರುಷದಲಿ ಸುಧೆ ಉಟ್ಟಿರುವಳು ಅಂದಮುಡಿಗೆ ಮುತ್ತಿನ ಸೊಂಡಿಲ ಬೈತಲ ಬಿಂದಿ 
ಮುನಿಕುಲವೃಂದದೊಡನೈತರಲು ರಘುಕುಲನಂದು ಬಿಜಯಂಗೈಸೆ ಬಿಜವರ ಬಲುಚೆಂದ (ಸಿರೃಫ್ರು. ೧೯-6೦). 
ತಂದನು ರಾಜಮಂದಿರಕೆ (ರಾಮತ. ೩೪-೦೨೭). ೨- ಮತ್ತ 6ದೇವರನೊಯ್ದೂ 25 [ + ಮರಾ. ಬಿಜವರ. ಬಿಜೋರಾ] 
ಗಂಗೆಯಲಿ ಒಯ್ದು ಬಿಜಯಂಗೈಸೆ ಗಂಗೆಯನೈದೆ ತುಂಬಿದನೊಂದು| |ಬಿಜಾಗರಿ (ನಾ). ತಿರುಗಣಿ; ತಿರುಪುವೆೊಳೆ ; ಕೀಲು : ಅದರ ಮೇಲೆ 
ರೂಪಿಲಿ (ಸಂಠಶ- 9-೬). [ಬಿಜಯ + ಕೆಯ್ದು] ತಲೆಯ ಹಿಂದೆ ಮುಂದೆ ಮಣಿಯುವ ಹಾಗೆ (ಬಿಜಾಗರಿಯಂತೆ) ಕೂಡ್ರಿಸ 
ಬಿಜಯಂಗೈ “'ಬಿಜಯಂಗೆಯ್‌' ನೋ. ಲ್ಪಟ್ಟಿದೆ (ಮುಂಣಯು- ಓಕ, ಬಿಜಾಗರಿಯನ್ನು ಟೆವಿಗ್ರಾಫ್‌ ಸುತ್ತಿನ 
ಬಿಜಯಂಗೈಯಿ “ಬಿಜಯಂಗೆಯ್‌' ನೋ. ತಂತಿಗೆ ಜೋಡಿಸಿರುತ್ತಾರೆ (0ಕ್ಣಾಂ. ೨೩); ಬೀಗ, ಬಿಜಾಗರಿ. ಅರ, 
ಬಿಜಯಂಗೈಯಿಸು “ಬಿಜಯಂಗೆಯ್ಸು' ನೋ. 30| ಕೊಡತಿ ಮೊದಲಾದ ಸಾವಿರಾರು ಸಲಕರಣೆಗಳಿದ್ದುವು (ಅಶೂಶ. ೬೭). 
ಬಿಜಯಂಗೈಸು "ಬಿಜಯಂಗೆಯು” ನೋ. [+ ಮರಾ. ಬಿಜಾಗರೀ. ಬಿಜಾಗರೇ. / ತುಳು. ಬಿಜಾಗ್ರಿ, ಬಿಜಾಕ್ರಿ, 
ಬಿಜಯಿತ, ಬಿಜಯಿತ್ತ, ಬಿಜಯ್ತು, ಬಿದಿಯಾಯ್ತೆ. ಬಿದೆಯಿತ್ತ. ಬೆಜ ಬಜಿಗ್ರೆ] 
ಯಿತ್ತ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಬಿಜಯಿತನು ಮರಿಯಸೆ ಬಿಜಿಕ್‌, ಬಿದಿಕ್‌ (ನಾ). ಒಂದಂ ಬಗೆಯ ಇಸ್ಪೀಟು ಆಟ ; ೪ 
ಯೊಳ್‌ ಭಗವತಿಯಂ ಪದಿಷ್ಟೆಗೆಯ್ಸಿದೊಡೆ (ಮಂ. ೦೯೨೯, ೩೮-೦ ; 8ನೆಯ ಇಬ್ಬ ರು ಅಥವಾ ನಾಲ್ವ ರಂ ಸೇರಿ ಆಡುವ ಆಟ: ಕಪ್ಪೆ ರಾಣಿ ಮತ್ತೂ 
ಕ). ಬಿಜಯಿತ್ತ : "ಬಿಜಯಿತ್ತ ಯ್ಯೂ' ಪರಾ. ಬಿಜಯ್ತ : ಗವಜ' | 86 ಕೆಂವು ರಾಜರನ್ನು ಸೇರಿಸ ಅಂಕಗಳನ್ನು ಆಡುವ ಆಟ : ಗಂಜೀಪೀ 
ಬಿಜಯ್ತನ ನಟ್ಟ ಬೆಲ್ಲಪಾತ್ರದ ಮರಓಗಳ್‌ (ಎಳೆ. ui (2), ನಂಡನ್ನ ಆಡೂ ಹಾಂಗಿಲ್ಲಾ. ಬಿಜಿಕ್‌ ಆಡೂ” ಹಾಂಗಿಲ್ಲಾ (ತಿರುಗು: ೩೩); 
೨೩೪-೦೩; ತು: 10ನೆಯ ಕತ). ಬಿದಿಯಾಯ್ತೆ : ಬಿದಿಯಾಯ್ದ ತುಜುವ ಮಧ್ಯಾಹ್ನಕ್ಕ ಬಿಜಿಕ್ಕಿಗೆ ಬರತೀವಲ್ಲ್ಲೋ ? (ತಿಕುಗು- 98). ಬಿದಿಕ್‌ : 
ನಿಕ್ಕಿಸಿ ಕಾದು ಸತ್ತು ದಿವನೇಆ್‌ದಂ (ಎಳ. 11, ೩೯9-೯; 8841). ಬಿದೆಯಿತ್ತ: ನಿನಗೆ ಬಿರಿುಕಳ ಬರುವುದೋ (ಗಾಳಶ- 0೯); ಈ ಮಿತ್ರರನ್ನು 
ಪರ್ಬಟ್ಟಕ್ಕಂ ಬಿದಿರೂರೆ ಅಗ್ಗಳಮಿಳಿವಲ್ಲಿ ಅಂಕಕೆ ಕಾದಿದ ಬಿದೆಯಿತ್ತ ಕರೆದುಕೊಂಡು ಎರಡನೇ ಕೋಣೆಯಲ್ಲಿ ಬಿರಿಕ್‌ ಆಡಲಿಕ್ಕೆ ಹೋಗುತ್ತೇನೆ 
ಸತ್ತನ್‌ (ಎಳ. ೫, ಶ್ರೀಸಿವಾ- ೨೭-೨೪: 870). ಬೆಜಯಿತ್ತ : ಬೆಜ[ಯಿ]ತ್ತನ್‌] (0 (ಮೋಹಿಸೀ. ೫೪). [«- ಮರಾ. ಬಿಜಿಕ್‌. ಬಿರಿುುಕ್‌./ಇಂ. 7021093 
- ಆಣಿಯಂಳ್‌ ಕುದುರೆಯುಳ್‌ ತಾಗಿ ಪಲರನಿಜ್‌ದು ಸತ್ತೊಡೆ| [ಬಿಜಿಲು (ಗಂ). ಗಜಿಬಿಜಿ ; ದೊಳ್ಳ ಹೆಬ್ಬಾಗಿಲಲ್ಲಿ ಕಾಣಿಸಿಕೊಂಡು ಬಿಜಿಲು 
(ಎಳ. ಸ, ಮಂಳರಾ: ೨೨೮-೬: ಸು. 8900 7). (ನ ವಿಜಯಾದಿತ್ಯ) ಬಿಜಿಲು ಮಾತಿನಲ್ಲಿ “ಅಂವಿನ್ನೂ ಬಂದಿಲ್ಲಂತೆ” ಎಂದನು (ಮಲೆತು. ೩೭೬). 
ಬಿಜಯಿತಗಾವುಂಡ (ನಾ). ಒಬ್ಬಾತನ ಹೆಸರು : ಇದಕ್ಕೆ ಸಾಕ್ಷಿ... (2) 
ಬುಜಯಿತಗಾವುಣ್ಣನುಂ ಬನ್ನಗಾವುಣ್ನನುಂ (ಎಕ. ೩1, ಹೊಳಲ್ಲಿ. ೩೦-೦೦ ; ಬಿಜ್ಜ್ಯ (ನಾ). ಒಬ್ಬಾತನ ಹೆಸರು : ಸತ್ಕಳ್ಳೆ ಎಲ್ಪತ್ತಜಸೊಗಳಿ] ಬಿಜ್ಜಂ 


964) ; ಬಿಜಯಿತಗಾವುಣ್ಣನ ಮಗಂ ಅಷ್ಮುಡಿಗಾವುಣ್ಣಂ (ಫ್ಕೊ 60. ೦೯೩೦. | 46 ನಾವರ್ಕ್ಸವು]ಣ್ನುಗೆಯೆ (ಸಾ. ೫೫. ೦೩-೦೦: 904); ಮಂಂ ಬಿಜ್ಜನಂ 
೪೩-8; 904). [ಬಿಜಯಿತ + ಗಾವುಂಡ ( ಎ ಗಾಮಂಂಡ)] [ಕಾಕಾಂ- ವಜ್ರಿಯಂ ?] ಕಾದರಿಗನುಟೀದರಂ ಕಾವುದೇಂ ಚೋದ್ಯ 


ಬಿಜ 
ps 


ಬಜ್ಞ್ಯ 


ಮಾಯ್ತೇ (ತಂಶಠಾ. ೦೦-೬೦); 
ರಾಜನನ್ನು ” (ಶಂಶದೀ. ೪೦೦). 

ಬಿಜ್ಜನ ಬಂಟ ಎ ಒಂದು ಬಿರುದು: ಬಲವದರಿನ್ರಿಪತಿ ನಿಷ್ಕಂಟಂ 
ಬಿಜ್ಜನ ಬಂಟಂ (ಎಳ. 1೫111. ಸಾಗರ ೦೦೯-೦೦: 1042). [ಬಿಜಯ] 
೩: ಹೆಜ್ಜ್ಯ (ನಾ). ಒಂದು ಬಗೆಯ ತೆರಿಗೆ : ಬಿಳುದಂಡ ಎಸೆ ಒಸಗೆ 
ಬಿಜ್ಜ ಬಿಡಾರವತ್ತುಗಾಯಿ ಮೊದಲಾಗಿ ಆಉದೂ ಸಲ್ಲ ಸರ್ವ್ವಮಾನ್ಯವಾಗಿ 
(೪3. 1, 3೪-೩; 1483 7); ತುಳುವದ ಶಾಸನಗಳಲ್ಲಿ ಬರುವ ತೆರು 
ವಣಗಳು: ತೆರು. . . ಒಸಗೆ, ಬಿಜ್ಜ, ಬಿಡಾರ (ತುಳುಕಾ- ೨೩೦)- ಬೆಜ್ಜ್ಯ: 
ಆ ಮಳಲೂರ ಪಟ್ಟಣದ ಹೊಜಕೇರಿಗೆ ಸಲುವ ಬೆಜ್ಜನೂ (ಎಳ. 1x (8). 
ಕಳ್ಕದಿ. ೦೫೨-೦೦; 1535 7): [?) 
ಬಿಜ್ಜಣ. ಬಿಂಕಣ. ಬಿಂಕಣಿ. ಬಿಚ್ಚಳ್ಳ. ಬಿಜ್ಜಣಿ. ಬಿಜ್ಜಲ. ಬಿಜ್ಜಳ. 
ಬೀಜನ, ವಿಜ್ಞನ (ನಾ). ಬೀಸಣಿಗೆ; ವೀಜನ; ಪಂಕ : “ಬಿಜ್ಜಣವೆನ 
ಲಾಲವಟ್ಟಂ” (ತತುಶಿ- ೦8೨); ಹಿಮಾನಿಲನಿಂ ನಿಮಿರುವ ಪೊಂಬಾಟಕಿಯ 
ಸುಲಟ್‌ಯೆಲೆಯ ಬಿಜ್ಜಣಂಗಳಿಂ * « « ಹಿಮಗೃಹಮಂ ಸಮೆದು (ಕುಸುವೂ. 
೦೩-೪೬ ವ); ಸೊಗಸಿ ತಂಗಾಳಿಗೊಲೆದೆಲೆಯಿಂದೆ ಬಿಜ್ಜಣಮೆಸಗಿ ... 
ಬಾಳಿಗಳ” ಮೆಟ್‌ದುವು (ಶದ್ಮರಾ- 6-೩೫). ಬಿಂಕಣ : “ಬಿಂಕಣ (ಣಿ) 
ವ್ಯಜನ” (ತರೃಕೋ. ೩೦ ). 'ಬಿಂಕಣಗಿವಿಯ ' ಪರಾ. P 'ಬಿಂಕಣ' 
ಶಬ್ದಕ್ಕೆ ಬೇರೆಯ ವ್ಯತ್ತತ್ತಿ ಸಾಧ್ಯವಿದೆಯೆ ಎಂಬುದು ಪರಿಶೀಲ 
ನಾರ್ಹ. ಬಿಂಕಣಿ : `ಬಿಂಕಣಿಗಿವಿ ' ಪರಾ, ಬಿಚ್ಚಳ್ಳ : ಸೂಟಜಂ 
ದೊಯ್ಯನೊಯ್ಯನೆ ಮಹೀಧರನಂದನರೊಲ್ಲು ಬಿ:ಸುವಾ ಬಾಳದ ಪೊಚ್ಚ 
ಬಿಚ್ಚಳದ ತಂಬೆಲರಿಂಪಿಗೆ ಮೆಯ್ಕುನಿತ್ತೂ ಉದ್ಭಟದೇವನೊಪ್ಬಿದಂ 
(ಉದ್ಕಳಿ. ೨-೦೦೩). ಬಿಜ್ಜಣಿ : ಅನಂತಮೆನಿಷ್ಟ ವೃತ್ತವದನದ ಲಕ್ಷ್ಮಿಯೆತ್ತಿ 
ಕೈನೀಡಿ ಬೀಸುತ್ತಲಿಹ ಬಿಜ್ಮಣಿಯ ಮೊತ್ತಮೆಂಬಂತಿರ್ದುದು (ಕುಕ್ಮಾಗೆ- 
೩-೬). ಬಿಜ್ವಲ : ಚೂರ್ಣ ಹಿಮತಾಂಬೂಖಲ ಪರ್ಣ ಪೂಗಂಗುಡುವೆಲರ್‌ 
ನಯದ ಬಿಜ್ಜಲದ ವರ್ಣನೆಯ ಸಶಿಯರೊಳು ಮಾರ್ನಡೆದಳರಸಿ 
(ಕಾನ30. ೪-೨೦). ಬಿಜ್ಜಳ ; ಬಿಜ್ಜಳ ಹಡಪ ಚಾಮರ ಗಿಂಡಿ ಕಾಳಾಂಜಿ 
. . * ಮುಕುರ ಬಾಚಣಿಗೆಯ ಕಜ್ಜದರೊಅಗಿರ್ದರು ಸುತ್ತ (ಸೊಂಸೋ- 
೨೩-೨೭); *ಗಿಗಂಧದಣ್ಣಿಗೆ ಬಿಜ್ಜಳದೆಲರಿಗೆ ಪರಿಮಳಿಸುವ ಪನ್ನೀರ್ಗೆ ಹಿರಿದು 
ಬಯುಸುತವರಿರ್ವರೆಸೆದರಾಗ (ಕಂನವಿ- ೦9-೩೨). ಬೀಜವ: ಹಿವುರಲೋಚಿಯ 
ತಣ್ಣರ್ದಿಗಳ್ಳಿ ಶೀತಶೀತಳಿಕೆಯ. ಬೀಜನಕ್ಕೆ ಗುಜಟಯಾಯು, 
[ವಿ]ಯೋಗಿಜನಂ ಬಸಂತದೊಳ್‌ (ಕರ೯ಮಾ. ವಿಜ್ಞನ : 
“ವಿಜ್ಜನಸತಿ' ಪರಾ. 

ಬಿಜ್ಜಣದೂಳಿಗ ಎ ಬೀಸಣಿಗೆ ಹಿಡಿದು ಬೀಸುವ ಸೇವೆ, -ಉಊಳಿಗ ; 
ಅಂಗಮರ್ದನದ ಬಿಜ್ಜಣದೂಳಿಗವಹಾಂತ ಭೃತ್ಯರಂದಂಚಿತ ಚಿಕ್ಕದೇವನರ 
ನಾಯಕನಾ ಸಭೆಯೊಳ್‌ ವರಾಜಿಕುಂ (ಯಾದಕಶಂ. ೨-೬೪). 

[ಆ ಸೆಂ. ವೀಜನ./ ಪ್ರಾ. ವಿಜ್ಞ ಗಾಳಿ ಹಾಕುವುದು.._ಬೀಸುವುದು] 


p ” ಬಿಜ್ಜನಂ- ವಿಜಯಾದಿತ್ಯನೆಂಬ 


೦೦-೪೪). 


ಬಿಜ್ವಣಂದಳೆ (ಕ್ರಿ): ಬೀಸಣಿಗೆಯನ್ನು ಹಿಡಿ; ಹಸ್ತಕಂಜದಿಂ ಕರೆದುಣಕಿ' 


ಬಿಜ್ಜಣಂದಳೆದು ಬೀಸಿ ಮುದಂಬಡೆ (ಏ೩ತ್ಕೂಪು- 3-೬-೬೦). [ಬಿಜ್ಜಣ 1 ತಳ್ಳ] 
ಬಿಜ್ಜಣವಿಕ್ಕು. ಬಿಜ್ಜಳವಿಕ್ಕು (ಕ್ರಿ). (ಬೀಸಣಿಗೆಯಿಂದ ಬೀಸುವಂತೆ) 
ಗಾಳಿ ಹಾಕು : ಗಾಳಿ ಬೀಸು : ಗಜ್‌ಗೆದಆ್‌: ಕೊಡೆವಿಡಿದು ನಿಂದುವು 
ಬಿಸಿಲ್ಲೆ ನವಿಲೆಜಕೆಯಂ ಬೀಸಿ ಬಿಜ್ಜಣವಿಕ್ಕಿತಂಚೆ (ಕೈಮಿಥಾ. ೨೪-೩೬); ಆ 
ಪಾಂಥದೊಳು ಮಂದಾನಿಲಂ ಕುಳಿರಾಂತು ಬಿಜ್ಜಣವಿಕ್ಕಿದುದು (ಕಂಳರಾ. 
3-೧೪). ಬಿಜ್ಮಳೆವಿಕ್ಕು: ಬಳಲಿದರ್ಗೆಸೆವ ಗಜಿ*್‌ಯಿಂದ ಬಿಜ್ಜಳವಿಕ್ಕಿದಪುವು 
ಶಿಖುಎಸರಂ (ನಂದಿರೂ. ೨೦-೨೬). [ಬಿಜ್ಜಣ + ಇಕ್ಕು] 


ಬಿಜ್ಜಣಿ “ಬಿಜ್ಜಣ? ನೋ. ತ 
ಬಿಜ್ಜಣಿಗ 


(ನಾ). ಬೀಸಣಿಗೆಯಿಂದ ಗಾಳಿ ಹಾಕುವವನು. 


೬೪೪೩ ಬಿಜ್ಜು, 
ಬೀಸುವವನು : ಹಡಪದವರಂ ಬಿಜ್ಜಣಿ (೫೪ಂ. ೪1ಗರನು ಕಾಳಾಂಜಿ 
ವಿಡಿವರಂ . . . ಎಳೆವಕ್ಕಳ ಕಡುವಿಲಾಸದೊಳಮರ್ಚಿಸಿ ಕೊಟ್ಟು 
(ಕೆವಿಪು- ೫-೪೩). [ಬಿಜ್ಜಣ 4+ ಇಗ] 


ಬಿಜ್ಜಣಿಗೆ, ಬಿಜ್ಜಳಿಗೆ, ವಿಜ್ವಣಿಗೆ (ನಾ). ಎ ಬಿಜ್ಜಣ : . “ಬಿಜ್ಜಣಿಗೆ. 

[3 ಆಲವಟ್ಟಂ ಈ ೨ ತಾಲವೃಂತಂ” (ಕಶತಾ. ೭೨-೬೩೨) ;: ಪೊಸ 
ತಳಿರ್ಗಳ ಬಿಜ್ಜಣಿಗೆಯಿನೆ.ವೆಲರ್ಗಳಿನೊಗೆವ ಘರ್ಮುಜಲಮಂ ಪೀರ್ದಾ 
ಅೇಸಿದುವು . - . ಲತಾಂಗಿಯರ್ಗೆ (60ಫು. ೧೦-೭೩); ಅಂತು ಕಂತು 
ಪಕ್ಕಾಗಿ ಬೀಸುವ ಕುಜುವೆಯ ಬಿಜ್ಜಣಿಗೆಯೊಳಂ 
ಪಾಸುವ ಬಾಳಪ್ರವಾಳತಳ್ಪ ತಳದೊಳಂ , . . ಶಿಶಿರೋಪಚಾರಚಾತುರತ್ವಂ 
ಮೆಜ್‌ಯೆ (ಅನಂಪು- ೦೧೨೨೪ ವ). ಬಿಜ್ಜಳಿಗೆ ; ಅಹಿಗಳಂ ಸಂತೈಸಿ 
ಬಿಜ್ವಳಿಗೆಯಾ ಮೇಲೆ ಬೀಸುತ್ತೆಲರುಣಿಸನಿತ್ತು ಸಂತೈಸಿ (ಅಕ್ಕು: ೬-೩-0); 
ಮಿಳಿರ್ವೆಳೆದಳಿರ್ದೊಂಗಲ ಬಿಜ್ಜಳಿಗೆಯ ಎಲರಿಂ ಕುಳಿರ್ದುದು 
ಮಯ" ಬನದೊಳೊಯ್ಯನಾ ಅರಮಗನಾ (ಕಠ್ಮಾನು. ೬೩ ವ್ಯಾಬ್ಭಾ) - 
ವಿಜ್ವಣಿಗೆ : ಸೊರಗುವಗೆಯ ತಿಳಿದಳವಳಿದು ವಿಜ್ಞಣಿಗೆ ಬೀಸಿದುದು ನಿನಗೆ 


ಸಂತಾಪಕ್ಕೆ 


10 


16 ಮಿಗೆ ಬೇಸಖಾದುದಕಟಾ (ತಳಸ. ೪೯). “ಬಿಜ್ಜಣ'. “ಬೀಸಣಿಗೆ? 
ಪರಾ. [ ಇ ಸಂ. ವ್ಯಜನಕ. / ತುಳು. ಬಿಜ್ವಣಿಗೆ] 
ಬಿಜ್ಮಣಿಸು (ಕ್ರಿ). (ಬೀಸಣಿಗೆಯಂತೆ) ಅತ್ತಿತ್ತ ಒಲೆದಾಡಂ, - 


ತೂಗಾಡು : ಕುಕ್ಕಿದಡುಗುರಲಿಳೆ ಬಿಜ್ಜಣಿವ ಲಂಘನೆಗುದಯುಗಿರಿಗಸ್ತಾದ್ರಿ 
ದಡದಡಿಪ ಹಿಂಗಣಿಕಗಳನರ್ಬುದವನತಿಬಲ ತಾರ ತೋಟ್‌ಸಿದ 
(ತೊರರಾ. 9-೩-೨೩). (ಬಿಜ್ಜಣ 4 - ಇಸ್ಕು] 

ಬಿಜ್ಜಲ "ಬಿಜ್ಜಣ' ನೋ. 

ಬಿಜ್ಜವಳ "ಬಿಜ್ಜೆವಳೆ,' ನೋ. 

ಬಿಜ್ಜಳ “ಬಿಜ್ವಣ' ನೋ. 

ಬಿಜ್ಜಳವಿಕ್ಕು “ಬಿಜ್ಜಣವಿಕ್ಕು' ನೋ. 

ಬಿಜ್ಜಳಿಗೆ "ಬಿಜ್ಜಣಿಗೆ' ನೋ. 

ಬಿಜ್ಜಾದರ, ಬಿಜ್ಜೋದರ. ವಿಜ್ಞಧರ (ನಾ). ೧. ದೇವತೆ; ವಿದ್ಯಾಧರ; 


20 


26 


ಆ ಡಂಗುರದನಿಗೇಳಿ ಬಿಜ್ಜಾದರನಾಡ ನರೇಂದ್ರನಂದನರು . , , ಗತಿ 
ಯುದ್ಧವ ಮಾಡುವೆವೆಂದೆಯ್ನಿದರು '(ತೇಪಿಸಂ- ೩-೩೬). ಬಿಜ್ಜೋದರ: 
'೧. “ಅಮುರ್ದುಣಿಸಂಗಳ್‌ . . . ಬಿಜ್ಜೋದರರ*್‌ - * * (ಬೋಳಿಯರ್‌) 


80 ೨. ಈ ೯ ದೇವರ್ಕಳ ಪೆಸರ*್‌”? (ಕರಸಾ- 96-೦೯); ಏಿದ್ಯಾಧರ-ಬಿಜ್ಜೋದರ 


(ಕಮುದ- ೨೩೪ ಪ್ರಯೋ); ನರರ ಬಿಜ್ಜ್ಚೋದರರ ಸುರರ ಮಂನಿವರರ 
೨ನದಟಿಲುರಿ ಪಿರಿದಾಗೆ (ಕಾಮಾಕ್ಮ- ೦೨-೦೬). ವಿಜ್ವಧರ : ೨. ಒಬ್ಬಾತನ 
ಹೆಸರು ; ಶ್ರೀಮದುಗ್ಗಮರರ ಪ್ರೋ ಇತ್ತರ್‌ ಎಜ್ಜಧರರ ದೇಗುಲ 

(ಎಳ. ೪1. ತ0ಕೆ. ೩೦-೨; ಸು. 760)- [ «< ಸಂ. ವಿದ್ಯಾಧರ) 
35 |ಬಿಜ್ಜಾದರಿ, ಬಿಜ್ಜೋದರಿ (ನಾ). ವಿದ್ಯಾಧರ ಸ್ತ್ರೀ: ಹೆಣ್ಣುದೇವತೆ : 
ಆದರದಿಂ ಪುಣ್ಯನಿಧಿ ನಿನ್ನ ಕಂಡು ಬಿಜ್ಜಾದರಿಗೀಗಲೆಯ್ದಿ ದವು (ಕ್ರೀಷಾಂ. 
೬-೩): ಬಿಜ್ಜೋದರಿ : ಇಬಿಜ್ಜೋದರಿಯರೆ ವದ್ಮಾಧರಿಯರ್‌” 
(ಕತು8. 69) ; ಮಂಗಿಲೆಡೆಯೊಳೆಡೆವಿಡದೆಡೆಯಾಡಿ ಬಲಲ್ಜ ಬಿಜ್ಜೊ:ದರಿ . 
ಯರ್ಕಳಜಣವಟ್ಟಿ ಗೆದಾಣಮೆಂಬಂತೆಸೆವೆಳನೀರ್ಗಳಂ ಪ್ರೊತ್ತಾಗಸದೆಡೆಗಡರ್ವ 
ಚೆಂದೆಂಗಿನ ಮರಂಗಳೊಳಂ (ಕಜ್ಠಳಾ. ೩೦); ಇಲ್ಲೆ ಹುಟ್ಟಿಲುಬಹುದು 
ಗಂಗೆಯು ಇಲ್ಲೆ ಬಿಜ್ಜೋದರಿಯು (ನಾನಸ- ೨೦-೩೬) - (ಸಂ. ವಿದ್ಯಾಧರೀ) 
ಬಿಜ್ಜು, (ನಾ). (ಅತಿಯಾಗಿ ತಿನ್ನುವ) ಒಂದು ಬಗೆಯ ಪಕ್ಷಿ: 
ಪಾರಿವ ಕೌಡೆ ಬಿಜ್ಜು ಹೊಂಗಅ್‌ ಚರಣಾಯಂಧೆರಿ ಗಿಡುಗ ಗೀಜಿಗನಾ 
ಗಿಳಿ ಉಡ ಗುಬ್ಬಿಗಳ್‌ ಬರುತಿರೆ (ಪನ್ನತಾ- ೩-೨೦೩); ಪಕ್ಷಿಗಳ ಗೂಡು 
ಗುಂಪುಗಳ ಗುರ್ಯಾಡುವ ಗಿಡುಗ ಲಗಡು ಬಿಜ್ಜುಗಳಂ (ಇಳಿಗಂಂ.- ೩೦-೬)- 

ದೇ. ॥ ಕೋತೆ. ಎಜ್‌] 


40 


48 


ಬಿಜ್ಜು 


ಬಿಜ್ಜು. ಬಿಚ್ಚು (ನಾ). ೧. ಸಿಡಿಲು ; ಕೂಸು ಉಣ್ಣುತ್ತಿರಲಾಗಿ ಆಕಾಶದ 
ಬಿಜ್ಜು ಹೊಯಿದೆತ್ತಿತ್ತು . . . ಆ ಬಿಜ್ಜು ಹೊಟ್ಟೆ ಗೆಯ್ದದೆ ಅಪ್ಪ ಅವ್ವೆ 
ಇ ಖಂ (ಮನುಗುಂ- ಕ- ೨8೨-೨೪). ವಿ. (ಆಲಂ) ಹಾನಿ ಕೆಡುಕು: 
ಎಲ್ಲರಿಗಿಂತಲೂ ಹೆಚ್ಚಾಗಿ ತಾವು ಮೇಲಕ್ಕೆ ಏರಬೇಕೆಂದು ಯತ್ನ ಮಾಡು 
ವಾಗ, ಏನೋ ಒಂದು ಬಿಜ್ಜು ಬಡಿದು ಅವರು ಕೆಳಕ್ಕೆ ಬೀಳುತಾರೆ 
(ಸುಶುಶ, 3೩೬). ಬಿಚ್ಚು: ೧. ಚಠಾರನೆ ಒಂದು ಸಿಡಿಲು ಬಡಿಯಿತು 


«ಎ ಆ ಅಧಿಕಾರಿಯು ತಾನೇ ಆ ಸ್ಥಳಕ್ಕೆ ಬಂದು ನೋಡಿ ಬಿಚ್ಚು 
ಬಡಿದು ಆ ಹಗರಣವೆಲ್ಲಾ ಆಯಿತೆಂದು ನಿಷ್ಕರ್ಷೆ ಮಾಡಿಕೊಂಡು 
(6ರೂಟ- 0೬೯) 


[ಆಪ್ರಾ. ವಿಜ್ಹು, ವಿಜ್ಜುಆ. ./ಹಿಂ. ಬಿಜ್ಜು; ಮರಾ. ವೀಜ್‌; ಪಂಜಾಬಿ. 
ಬಿಜ್ಜ; "ಸಿಂಧಿ. ವಿಜು) 
ಬಿಜ್ಜೆ, ವಿದ್ದೆ (ನಾ). ೧. ತಿಳಿವಳಿಕೆ: ಜ್ಞಾನ: i 
“ಬಿಜ್ಜೆಯೆಂದು ಎದ್ಮಂ'' (ಕರಸಾ. 3೭-೨೪೦); ಉದ್ಯೋಗ. _ಉಜ್ಜುಗ ; 
ಎದ್ಮಾ-ಬಿಜ್ಜೆ (ಕಮರ. ೨೫೯ ಪ್ರಯೋ); ಬಿನಯದ ಬಿತ್ತು ಬಿನ್ನಣದ ಪೆರ್ಮೊಳೆ 
ಬಿಜ್ಜೆಯ ಬೇರ್‌ . .. ಅನುವಾತುವಣ್ಣ ಬಿಣ್ಣೊ ನೆಯೆನೆ ಚಿಕ್ಕ ದೇವ 
ನೆಸೆದಂ (ಶ್ರ ತಿ- 0೩-೨೦). ೨. ಕಲಿಕೆ; ವಿದ್ಯೆ; ಶಿಕ್ಷಣ: ಹುಗಜಾಶ್ವ ರೋಹಣ 
ಭರವಿರಿಂಚಿಯೆನಿಪ್ಪ ಬಿಜ್ಜೆಯ ಕಲಿತನಾ . "ವರ (ಸುಳ್ಮಳಾ. 9-೩); ಕಲಿತ 
ಬಿಜ್ಜೆಯ ಬಲ್ಲರಿಗೆ ಕೇಳಿಪುದೈಸೆ (ಹರಿಣ. ೦-೨೪). ಷಿ. ಜಾಣ್ಮೆ ; 
ಪ್ರೌಢಿಮೆ ; ಚಾತುರ್ಯ ; ಕೌಶಲ ; ಅಲರುವಿಲ್ಲನ ಬಿಜ್ಜೆಯೆಂಬಗ್ಗಲದ 
ಬಿನ್ನಣಿ ಸವೆದ ನರಪುತ್ಕಳಿಗಳಿನಿಸಿದಂಾಂತು ನಿಂದಖಳಾವನೀಶ್ವರರು (ಸಾಳ್ಮಳಾ- 
40-೬೩); ಬಿಗುರ ಬೀರಿದ ಬೀರಮೊ ? ಬಲ್ಲ ಬಿಜ್ಜೆಯೊ (೧೪೦೦: ೩೨-೪). 
೪. [ಜೈನ] ದೇಹವನ್ನು ಮಾರ್ಪಾಟುಗೊಳಿಸುವ ಶಕ್ತಿ ; 
ವೈಕುರ್ವಣವದೆ, : ದೇವಕೋಟಿಗಳ ಬಿಜ್ಜೆಗಳೊರ್‌ ತೊಡರ್ದೆಕೆ 
ಪೋಪನೀ  ದೊರೆಯನನಾಳ್ಮನಂ ಪಡೆವುಪಾಯಮದಾವುದೊ ಜನ್ಮ 
ಜನ್ಮದೊಳ್‌ (೪೦ಪು. ೪-೭೫) ; ನಾಲ್ಕುಂ ತೆಜದ ಪುಸಿವಡೆಯಂ 
ಬಜ್ಜೆಯಿಂ ಪುಟ್ಟಿಸಿ (೪ನ ಣಾ - ೦೯೬)- ವಿಷ್ಣೆ : ೧. ““ವಿದ್ಧೆ ವಿದ್ಯಾ” 
(ತದ್ಮಳೋ. 90): ಓದದೋದಜೀಯದ ವಿದ್ದೆ ಸಲ್ಲದ ಚದುರ ನೆಅಕಿ ಕಲ್ಲದ 
ಕಲ್ಪಿ (ಠಂಶರಾ- ೪-೯೫); ಶ್ರೀಗೆ ವಿಜಯಕ್ಕೆ ವಿದ್ದೆಗೆ ಚಾಗಕ್ಕದಟಿಂಗೆ ಜಸಕೆ 
ಪೆಂಪಿಂಗಿನಿತಕರ್ಷ್ವಿಗರಂ (ಎಳ, 11, ೦೩೩-೬೪; 9೪82); ಅವರವರುಗಳ 
ವಿದ್ದೆಯ ನೊ:ಡಿ ಮೆಚ್ಚಿ ಸದ್ದಿ ವರದಿಂದುಡುಗೊಲಕಿಬಿ:ತ್ತ್ತು 
06-0೬). : ೨. ಗುರುಗಳಿನಗಂ ಭಾರದ್ವಾ ಜಂಗಮೊರ್ವರೆ ವಿದ್ಧೆಯೂಳ್‌ 
ಪುರುಡು  ಪಿರಿದುಂಟು (ಕಂಕಳಾ..0೨-೦೯): ತದಂಬಿಕೆ ಲಸದ್ವೈರಾಗ್ಯ 
ಸಂಯಂಕ್ರಿ ಸಂಜನತಾನಂದದಿನಿತ್ತು ಎದ್ದೆಗಳನಾ 'ಭಿ:ಷ್ಮಂಗೆ : (ಫೇಬಫು- 
4-೨೨). [ವಪ್ರಾ. ವಿಜ್ಞಾ. /ಸಂ. ಎದ್ಯಾ] 
 ಬಿಜ್ಜೆಗ (ನಾ). ೧. ವಿದ್ವಾಂಸ: ಪಂಡಿತ: `ಬೇದಬಿಜ್ಜೆಗ' ಪರಾ. 
೨. ಚತುರ ; ಕುಶಲ; ಸ : ಸರಭಸದಿಂದೆರಬ್ಬಲದ ಬಿಲ್ವಡೆಯೊಳ* 


(ಮೋಹತ - 


ಸಲೆ ಬಿಲ್ಲ ಬಿಜ್ಜೆಗರ" ಸುರರನಡುರ್ತುಕೊಳ್ವ . . . ಬೇಗಮದೆಂತುಟೊ 
(ಶಾಂತತೆ. 6-೬೬). [ಬಿಜ್ಜೆ + -ಗ್ನ? 
ಬಿಜ್ಜೆಗಲ್‌' » ಬಿಜ್ಜೆಗಲಿ (ಕ್ರಿ). ವಿದ್ಯೆಯನ್ನು ಕಲಿ ; ಶಿಕ್ಷಣವನ್ನು 


ಹೊಂದ : ಆವಗಂ ಬಿಜ್ಜೆಗಲ್ವು ದುಂ ಬಿನಯಂದೋರ್ಪುದುಂ ಮ 
ಜಯಮಂ . ಸಂಪಾದಿಪುದುಂ ಮೊದಲಾದೊಳ್ಗೆಯ್ತದೊಳೆ . ಪೊತ್ತುಗಳಿ 
ಯುತ್ತೆ (340. ೩-೦೪). ಬಿಜ್ಜೆಗಲಿ : ಪಿರಿಯರ ಮಗಳಿಂದು ಬಿಜ್ಮೆಗಲಿತೆ 
ನೆಂದು . . -  ಬೆಲ್‌ಯವದನುಸರಿಸುವುದಾತ್ಮ ವಲ್ಲಭನ (ಹಿಂ. ೩-೩೦). 
[ಬಿಜ್ಜೆ  ಕಲ್‌,] 
ಬಿಜ್ಜೆ ಗಲಿ "ಬಿಜ್ಮೆ. ಗಲ್‌' ನೋ. 
ಬಜ್ಜೆ ಗಲಿಸು (ಕೆ )- ಶಿಕ್ಷಣ ಕೊಡು ; ವಿದ್ಯೆಯನ್ನು ಹೇಳಿ ಕೊಡಂ ; 


೬೪೪೪ 


ಬಟ್ಟಿ, 


ನಿನಗೆ ಬಿಚ್ಚೆಗಲಿಸಿದ ಬೊಜ್ಜುಹಾರುವ, ಆ ಗಾಲವ. ಹಾಳಾಗಿ ಹೋಗಲಿ! 
(ತಂಡ್ರಸ. ೯೦-೦೪) [ಬಿಜ್ಜಿಗಲ್‌ 3-.- ಇನ್ನು] 


ಬಿಜ್ಚೆಗುಜುಹು (ನು). ವಿದ್ಯೆಯ ಗುರುತು. - ಚಿಹ್ನೆ: 
ನೆಆೌ್‌ ಸಾಧಿಸಿದಜುವತತ್ತಿನಾಲುಕು 


ಗುತ್ತಿಗೆವಿದಿದಂತೆ 


4. ~ ಹ 
ky ಬಿಜಿ ಗುಜಿಡ ಪತ್ರ ರಜಾ ತಿ ತೆಯರ 


ಪರಿಕೆಯ ನೋಡು ಚಿತ್ತಯಿಸೆಂವರಂಗಜಗೆ (ಮೋಹತ. 7೬-೦೦) - 
(ಬಿಜ್ಜಿ + ಕುಜುಹು (ಇಕುಜಪು)] 
ಬಿಜ್ಜೆವರು (ನಾ). ಒಂದು ಊರಿನ ಹೆಸರು: ಬನ್ನ ಗಾವುಣ್ಣನುಂ 


`ಕೊಳ್ಳಮ್ಮಗಾವುಣ್ಣ್ನನುಂ 
ಮಯ್ಯನೆಜಕೆ 


ಗಾವುಣ್ಣ ಗಣ್ಣಯ್ಮನುಂ ಬಿಜ್ಜೆವರುಮಯಿನ್ನ 
ಯಮ್ಮನುಂ (ಎಕ. ೩1, ಸೂಳಲ್ಲೆ- ೩೦-೦೧; ೪4). 
[ಕ್ಯಾ ಇದು `ಬಿಜ್ಜೆವರ` ಎಂದಿರಬಹುದೆ ?] 


ಬಿಜ್ಜೆವಳ, ಬಿಜ್ಜವಳ (ನಾ). ೧. ವಿದ್ಯಾವಂತ : ಪಂಡಿತ : ವಿದ್ವಾಂಸ: 
ಜ ಘಿ 


ಸರಸತಿಯಡಿದಳಿರ್ಗೆ ತಲೆದುಡುಗೆಯೆ:ನೆ ಪೆಸರ್ವದೆವ ಬಿಜ್ಜೆ _ವಳವಿಂ "ಸಮೆದ 
ಕಾವನ ಗೆಲ್ಲ: ಮೆಅಿಯುತಿರ್ಪುದು (ಕದ್ಮಕಾ. ೩); ಪೊಜಗಣ ತೋಪು 
ಗಳೊಳಂ ಬಿಜ್ಜೆವಳರ ನೆರವಿಗಳೊಳಂ . . . ತಮ್ಮು ಚಾರರಂ ನೆಲೆಗೊಳಿಸಿ 


(ರಾರಕಾಂ- 9೩85-೭0); ನಾನೂ ನಾಡುಗಳಂದೆ ಬಿಜ್ಜೆವಳರಂಂ ಕೈಗೈಯ್ತು 

ದೊಳ್ಳಾಣರುಂ ತೇನಂತೇನಮೆ ಬಂದು ಬೀಡುಗೊಳುತಂ (ಮೈ ಸೂಪ. 

೨೩೪). ವಿ. ವಿದ್ಯೆಯ ಅಧಿದೇವತೆ ; ಗಣಪತಿ : ” ಕರಿಮೊಗಂ, 

ಇಲಿದೇರಂ, ಎಡರ್ಗೇಡಿ, ಬಿಜ್ಜೆವಳಂ , . . ತಂದೆಯ ತಂದೆಯಿಲ್ಲದವಂ 

ಈ ೭ ವಿನಾಯಕಂಗೆ ಪೆಸರ್‌್‌ (ಕರಸಾ- ಇ೭-೪)- ಬಿಜ್ಜವಳ : ವಿ. “ಬಿಂಕಣ 

ಗಿವಿಯನೆನೆ ಬಿಜ್ಜವಳನೆನಲ್‌ ವಿಘ್ನೇಶಗಭಿಧಾನವು” (ಕಕರ. 60). 
[ಬಿಜ್ಜೆ 4 ವಳ] 


ಬಿಜ್ಜೆವಳ್ತಿ (ನು). ವಿದ್ಯಾವತಿ ; ಪಂಡಿತೆ: ಕಿರಿದು ಪೊಳ್ತೀ ನೆಲ 
ದೊಳಾಂ ಬಿಜ್ಜೆವಳ್ತಿ ಯರನಿಸಿದುದರ್ಕೆ ಮೆಚ್ಚಂ ಪಡೆಯ 
- ದಿರ್ದೊಡೆಮಗೆ ಪೆಸರ್ವಾಸಿಯಿಲ್ಲಂ (ಮರಾಠ. ೪-೦೪): 

[ಬಿಜ್ಜೆವಳ + ಇ ಇತ್ತಿ (ಆ ಇಣತ್ತಿ)) 

ಬಿಜ್ಜೆವೆಣ್ಣು (ನಾ). ವಿದ್ಯೆಯ ಅಧಿದೇವತೆ ; ಸರಸ್ವತಿ: “ಬಾಣಿ 
ಬಿಜ್ಜೆವೆಣ್ಣುಂ ಬಾಸೆವೆಣ್ಣು ಸರಸತಿಯುಮೆನೆ. ವಾಣಿಯಕ್ಕುಂ ” 
(ಕಲ್ಪಕ್ಳೆ. ೪). [ಬಿಜ್ಜೆ + ಪೆಣ್ಣು (ಎಪೆಣ್‌) ] 

ಬಿಜ್ಜೋದಶ " ಬಿಜ್ಜಾದರ ' ನೋ. 

ಬಿಚ್ಚೋಥರಿ " ಬಿಜ್ಜಾದರಿ ' ನೋ 

ಬಿರೊಕ್‌ " ಬಿಜಿಕ್‌ ' ನೋ. 
ಟಿ ` ಬಿಟ್ಟಿ 'ನೋ. 

ಬಟೆ « ಬಿಟ್ಟಿ ' ನೋ. 

ಬಿಟೋಜ (ಸಾ). ಒಬ್ಬೂತನ ಹೆಸರು : ಕಲಿವಿಟ್ಟಯ್ಯನ ಲಿಖಿತ 


ಬಿಟೋಜನ ಸಿಲಾಸರು (ನೋಂ: ೦೯೨೯, ೭೮-೧೫; ೪64). 
[-ಆ ಬಿಟ್ಟೂ ಓಜ (ವ ಒರು] 
ಬಿಟ್ಟ ಕೆ ಬಿಡ್ಮು ? ಪರಾ. 
ಬಿಟ್ಟಪು (ನಾ). ಬಿಗಿ; ದಾರ್ಥ್ಯ ; ಅಡವು (7) : ಸಣಿಗೊಂಡ 
ಪರ್ಬಸಿಅು* ಬಿಟ್ಟಪುಗಟ್ಟ ತೋಳ್‌ ತೊಡೆ ತೆರಳ್ಳ ಮೊಗಂ ನೆರೆ ಮತ್ತೆ 
ಮಾಣಳೀ ಬಟ್ಟೆಯ ಚಿಕ್ಕಣಿಕ್ಕೆ ಪೊಸ ಬರ್ಬರ ಸೂಳೆಯರಾಳಿಗೊಂಬುದಂ 
`` (ಸೂಕ್ತಿತು- 6-849). [?) 
ಬಿಟ್ಟರಸ (ನಾ). ಒಬ್ಬಾತನ ಹೆಸರು : ಸಿಡಿಯನೂರ ಗಾಮಿಗಗೆಯ್ತ 
ಮಿದೊ ಊರ ಬಿಟ್ಟರ[ಸ] ರ[ಸ]ವಟಿಗೆಯ ಗಂಗರ ಕಾಳೆ «೫ ೫ 
 (a%2ಇ. x೫, ೦೦-೪; ೬ ನೆದು ಕತ). [ಬಿಟ್ಟೂ ಅರಸ] 
ಬಟ್ಟ. ಬಿಟಿ. ಬಿಟೆ, ಬಿಟ್ಟೆ (ನಾ). ೧. ಸಂಬಳವಿಲ್ಲದೆ ಮಾಡುವ ಕೆಲಸ ; 
ಪುಕ್ಕಟೆ ಕೆಲಸ : ನೀಡ ಗಾದೆಯ ಬಿಟ್ಟಿಯಿಂದ ಕಟಕವ ಕಂಡೆನೆಂಬು 


ಬಿಟ್ಟಿ 


2 


ದೆನಗಾಯ್ತೆನುತ್ತೆಆಗಿದಂ ಭೂನಾಥನು (ಶಕಕಾ. 8-69); ಪಂಪಾಕ್ಷೇತ್ರಮಂ 
ಕಂಣ್ಪುದನಂತತಪಃಫಲಮಿಲ್ಲದೆ ಸಮನಿಸದು ನೀಂ ಬಿಟ್ಟಿಯಂ ಬಂದು 
ಕಟಕಮಂ ಕಂಡ' ತೆಅನಾಯುತಸ್ಹು (ಉರ್ಮಟಿ. ೩-೩3 ವ್ರ); ಬೆಸಸುತಂ ತವೆ 
ಬಿಟ್ಟಿಯಂ ಮಾಡಿಸಿಕೊಳುತ ಬಡಕೆಲಸವಂ ಸಂತಸದಿ ಮಾಡಿಸೆ ಮಾಡಿ 
ಬದುಕುವೆವು (ರಸಪು. ೨೩-೦೮)- “ಮೂವಟ್ಟಿ' ಪರಾ. ಪಿ. ಕೆಲಸ; 
ಕಾರ್ಯ; ವೃತ್ತಿ : ಅಷ್ಟವಿಧಾರ್ಚನೆ ಷೋಡಶೋಪಚಾರವನು ಅರಸ” 
ಯದ ಬಿಟ್ಟೆಯ ಮಾಡುವೆನು (೧ಸನ. ೩೭೯); ಎನ್ನ ಮಾಬ್ರಿ ಬದಗೇಂ 
ಪೆಅತಾದುದೆ ಬೇಡ ಕೆಮ್ಮುಗಂ ಮುನೆಗುಸುಟೇಕೆ ತನ್ನ ಸುಖಕಲ್ಲದೆ ಕೇಳಿಕೆ 
ಯಾರ ಬಿಟ್ಟಿಯೋ (ಊಕಾವ- ೨-೦೧೪): ಕಾಯಕ ಯಾವುದಾದರೇನು ? 
ಶಿವನ ಬಿಟ್ಟಿಯೆಂದು ಮಾಡುವ ಮಾಟವೆಲ್ಲ ಕಾಯಕ (ತುಂಗಳ. 6). ಹಿ. 
ಪ್ರಕ್ಕಟೆ ; ಉಚಿತ: ಸಿಟ್ಟು ಸೆಡವಿಲ್ಲದೆಯೆ ಬಿಟ್ಟಿ ದುಡಿದವ ಕೋಣ 
(ಕರಳು. ೩೪೬-೬) ; ಈ ಮನೆ ೧೮.೦೦೦ ಕೈ ಮುಗಿದರೆ ಬಿಟ್ಟಿ ಆದ 
ಹಾಗೆ (ಯೋರಫಪು, ೨೪); ಚಟ್ಟಿದಿನ ಬಿಟ್ಟಿಗೂ ಹೋಗಬೇಡ (ಗಾರೆ). 
೪. ವ್ಯರ್ಥವಾದುದು; ನಿರುಪಯಂಕ್ತವಾದಂದು : *ಬಿಟ್ಟಿವೇಟಿ*್‌ 
ಪರಾ. ೫. ಒಂದು ಬಗೆಯು ಸುಂಕ: ನೀರಂಣಿಸುಂಕಂ ಬಿಟ್ಟಿ ಮೊದಲಾಗಿ 


ಎಲ್ಲವುಂ ಬಿಟ್ಟೋಮ್‌ (ಸ%೩ಇ- ೫1-i, 08-8; 873) ; ನಕರಕ್ಕಂ 
`ಮುಹಾಜನಕ್ಕಂ ಗಾವುಣ್ಣಗಳ್ಗಂ . ಪಣ್ಣಮಟಸ್ಮಾನಕ್ಕಂ ಬಿಟ್ಟಿಯಿಲ್ಲ 
(೫. 1೫-1 ೭೭-೩೩ ; 992). ಬಿಟಿ: ೫. ಮನೆವಣ ಸೊಲಗೆ 


ಬಿಟಿಯಿನ್ನಿಷ್ಟು ಸರ್ವ್ವವತಾನ್ಯವಾಗಿ ಸ್ಯರುಚಿಯಿನ್ಸ ಕೊಟ್ಟರು (ಎಕ. 1. 
3೦-೪; ಸು. 73ನೆಯ ಕತ); ಹಳದು ಹೊಸ್ತು ಗ್ರಾಮ ವೆಚ ಬಿಟಿ 
ಬಿರಾಡ ಸೊಲ್ಲಗ ಆಉದೂಯಿಲ್ಲ (ಎಕೆ. ಸ, ಮುಳದಾ- ೧೭೨-೦೫; 1496). 
ಬಿಟೆ : ೫. ಏರುಗಾಣಿಕೆ ಕಾಣಿಕೆ. . . ಬಿಟೆ ಮೊದಲಾಗಿ ಎಲ್ಲವನು ಸರ್ವ 
ವರಾನ್ಯವಾಗಿ ಬಿಟ್ಟೆಉ (ಎಕ, 1೩: ಹೊಸಕೋ.- 9-೧೧; 1581). ಬಿಟ್ಟೆ: 
೫. ಜೋಲಕಾರುಣ್ಯ ಜೆಡೆದೆರ್ರೆ ೯ ಪ ೩ ೧೧ ಬಿಟ್ಟೆಯ ಭಂ ೧ಕ್ಕ೦ 
ಗ ೨ ಎತ್ತಿಲು ಪೊತ್ತರ ಪ.೫ (ಎಕ. 211, ಶಕ್ಕನಾ. ೭೧-೨೦; 1330). 
ಬಟ್ಟಿಗಂಟು ಎ ಯಾವ ಬಗೆಯ ಶ್ರಮವೂ ಇಲ್ಲದೆ ದೊರೆತ ಹಣ; 
ಪುಕ್ಕಟೆಯಾಗಿ' ಲಭ್ಯವಾದ ದುಡ್ಡು : ಬಿಟ್ಟಿಗಂಟು ಸಿಕ್ಕಿದರೆ ತೆಗೆದು 
ಕೊಳ್ಳುವುದು ಸರಿಯೇ? (ಕಂ). ಬಿಟ್ಟಿಬೇಗಾರಿ ಇ ಯಾವ ಪ್ರತಿ 
ಫಲವೂ ಇಲ್ಲದೆ. ಪುಕ್ಕಟೆಯಾಗಿ ಮಾಡುವ ಕೆಲಸ : ಬಲವಂತದಿಂದ 
ಬಿಟ್ಟಿಬೇಗಾರಿಯಲ್ಲಿ ಹೊಲಗದ್ದೆಗಳ ವನಾಡಿಸಿಕೊಂಡು ಯಿದ್ದಾಗ್ಯೂ 


(ಈಹಾರಂ- 11: 39) ; ಹೆಣ್ಣುಗಂಡು ಆದಿಯಾಗಿ ಇವರ ಅರಮನೆಯಲ್ಲಿ 


ಬಿಟ್ಟೀಬೇಗಾರಿ ಚಾಕರಿಯನ್ನು ಮಾಡಿ ಮಾಡಿ ಮುಪ್ಪಾಗುತ್ತಾ ಇದ್ದರು 


(ಸುಕ: 0); ಧನಿಯರ ಬೇಸಾಯ ಬಿಟ್ಟಿಬೇಗಾರಿ ಇದ್ದದ್ದೇ (0೫೪೧. ೩೩). 

ಬಿಟ್ಟಿಯ ಮಾನಿಸ ಎ ಹಣ ಪಡೆಯದೆ ಕೆಲಸಮಾಡುವವನು ; ಬಿಟ್ಟಿ 

ಯಾಳಂ : ಪ್ರಕಾಶಾಪ್ರಕಾಶರೂಪಂಗಳಾದ ತೇರಾನೆಕುದುರೆಕಾಲಾಳ್ಗಳುಂ 

ಬಿಟ್ಟಿಯ ಮಾನಿಸರುಂ ಗೂಢಚರರುಂ (ಕಾರಣಂ ೩೬೭೬-೩೯). ಬಿಟ್ಟಿಹಣ 

= ಬಿಟ್ಟಿಗಂಟು : ಸುಲಭವಾಗಿ ಸಂಪಾದಿಸಿದ ಬಿಟ್ಟಿಹಣದ ಮಾಲೀಕತ್ವ 

ವನ್ನು ಸೂಚಿಸುವ ದುುದುವೈಭವ ಆ ವಾತಾವರಣದಲ್ಲಿ ತುಂಬಿ ತುಳುಕು 

ತ್ತಿತ್ತು (ಪ್ರನರು. ೨೦೦), [ಆ ಪ್ರಾ. ವಿಟ್ಮಿ./ ಸಂ. ಎಪ್ಪಿ] 

ಬಿಟ್ಟಿ 'ಬಿಟ್ಟ್ಯು' ನೋ. 

ಬಿಟ್ಟಿಕೂಳು “ಬಿಟ್ಟಿಗೂಳು' ನೋ. 

ಬಿಟ್ಟಿಕೆಲಸ `'ಬಿಟ್ಟಿಗೆಲಸ' ನೋ. 

ಬಿಟ್ಟಿಗ (ನಾ). ೧. ಒಬ್ಬಾತನ.ಹೆಸರು : ನರಸಿಂಘಅಮ್ಮ ೬ ೫x ೫ 
ಳಥಂಜ್ಗುಮರಾ ಬಿಟ್ಟಿಗ ಗೋನಾಥನಾ[ಗುಟೆ]ಪೋತ ಬವ್ಮು ( »ೌಇಇ. 
x1-i, 0೩-೦೬: 869 ): ಬಿಟ್ಟಿಗ ನಲ್ಲವುಣ್ಣುಗೆಯ್ಯೆ (ಎಳ. ೪. ಸೊರಂ- 
೨೦೨-೩; 966). ೨. ಹೊಯ್ಸಳರ ಒಬ್ಬ ಪ್ರಸಿದ್ಧರಾಜನ ಹೆಸರಂ ; 


೬೪೪೫ 


10 


ಬಿಟ್ಟಿಯೆಸಗು 


ವಿಷ್ಣು ವರ್ಧನ : ವೀರಾರಿನೃಪಾಳರಂ ಬರಸಿದೆಂ ಮೂವಿಟ್ಟಗಂ ಬಿಟ್ಟೆಗಂ 
(ಎಕ. vir (೫). ಹಾಸನ- ೦೩6೨2೩ ; ?). 
[ಬಿಟ್ಟಿ (ಆ ಬಿಟ್ಟು). + - ಗ] 
ಬಿಟ್ಟಿಗೂಳು, ಬಿಟ್ಟಿಕೂಳಂ (ನಾ). ಪುಕ್ಕಟೆಯಾಗಿ ಲಭ್ಯವಾಗುವ 
ಅಹಾರ : ಅರಮನೆಯ ಬಿಟ್ಟಿಗೂಳಿಂದ ಕೊಬ್ಬಿ ಉಬ್ಬಿದ ತನ್ನ ಊಳಿಗ 
ದವರಿಗೆ ಸಶ್ರಮದ ಕಾರ್ಯ ಕಲಾಪಗಳು ಸ್ವಲ್ಪಮಟ್ಟಿಗಾದರೂ ಅಳವಡಿಕೆಯಾಗಿ 
(6೬. ೧೬೯-೩)- ಬಿಟ್ಟಿಕೊಳು : ಅಷ್ಟೈಶ್ವರ್ಯವು ಮೃಷ್ಟಾನ್ನವಿರುತಿರೆ 
ಬಿಟ್ಟಿಕೂಳನು ತಿನ್ನಲ್ಯಾಕಯ್ಯ (ಕಾನಗೀ- ೩6): ತಮ್ಮ ಮನೆಯಲ್ಲಿ 
ಬಿಟ್ಟಿಕೂಳು ಉಣ್ಣಬೇಕು, ಹುಡುಗನಿಗೆ ಪಾಠ ಹೇಳಿಕೊಂಡಿರಲಿ ಎಂಬ 
ಭಾವನೆಯೂ ಇರಲಿಲ್ಲ (ಮರಳಿ. ೪೨). 
[ಬಿಟ್ಟಿ 1 ಕೂಳ್ಳು (ಆ ಕೂಟು)? 
ಬಿಟ್ಟಿಗೆಯ್‌. ಬಿಟ್ಟಿಗೈ, ಬಿಟ್ಟೆಗೆಯ್‌ (ಕ್ರಿ). ಪ್ರತಿಫಲವಿಲ್ಲದೆ ಸೇವೆ 
ಮಾಡು; ಬಿಟ್ಟಿಯಾದ ಕೆಲಸಮಾಡಂ : ಉಜ್ವಲವೀರಶೈವಭಕ್ತಂ ಬಿಟ್ಟೆ 
ಗೆಯ್ಯದಿರೆ ತಳುವದಾತನ ಸೊನ್ನಲಿಗೆಯಿಂದೆ ಪೋಗೆಂದು ಸಿದ್ದರಾಮಯ್ಮ 
ನುಡಿಯೆ (ಶಾಸೋಪು- ೦೦-೨೪) - ಬಿಟ್ಟಿಗೈ : ಅಷ್ಟದಿಕ್ಟಾಲಕರು ದನುಜಗೆ 
ಬಿಟ್ಟಿಗೈವುದ ಕಂಡನಂಗದ (ಕೌಶಿರಾ- ೧5-೧೩). ಬಿಟ್ಟೆಗೆಯ್‌ : ಅನ್ನು 
ಪರಮಂಡಲಿಕರೆಲ್ಲ ತಂತಂವ್ಮೂ ವಸ್ತುವಾಹನಂಗಳಂ ಕೊಟ್ಟು ಕಂದು »« x 
ಬಿಟ್ಟೆಗೆಯ್ಕುತ್ತಮಿರೆ (ಸಇಇಇ. ೫%, 9೯-೨೬; 3076). [ಬಿಟ್ಟಿ * ಕೆಯ] 
ಬಿಟ್ಟಿಗೆಯ್ಮೆ (ನಾ). ಪ್ರತಿಫಲವಿಲ್ಲದ ಊಳಿಗ; ಪುಕ್ಕಟೆ ಕೆಲಸ: 
ಆವಗಂ ಜಗಮನೊಗಯಿುಪ ಬಿಟ್ಟಿಗೆಯ್ಕೆ ಇವಳೊಲ್ಲು ನಿಟ್ಟಿಪ ದಿಟ್ಟಿಯಿಂ 
ಸಫಲಮೆಂದೆನಿಸಿರ್ಕುಂ (3ನ. ೦೧೪-೦೪). 
(ಬಿಟ್ಟಿ, 1 ಗೆಯ್ಮೆ (< ಕೈಮೈ)] 
ಬಿಟ್ಟಿಗೆಲಸ, ಬಿಟ್ಟಿಕೆಲಸ (ನಾ). ಎ ಬಿಟ್ಟಿಗೆಯ್ಮೆ : ಹಿಂದೆ ನಿನ್ನೊಳು 
ಪಟ್ಟಿದುದು ಮೊದಲಿಂದುತನಕೊಂದಡಕೆ ಹಂಗಿನೊಳೊಂದೆನುಸಿಕನೆ ನಿನ್ನ 
ನಾನೋಲೈಸಿದೆನು ಹೊದ್ದಿ ಕುಂದದಲಸದೆ ಬಿಟ್ಟಿಗೆಲಸಕೆ ಸಂದು ಮಾಡು 
ತ್ತಿರ್ದಡೆ (೧8ತ್ರ: ೬೧-೩೭). ಬಿಟ್ಟಿಕೆಲಸ : ಸಂಸ್ಥಾನದಲ್ಲಿ ಬಿಟ್ಟಿಕೆಲಸ 
. ಮಾಡಿದರೂ ಅದಕ್ಕೆ ಸರಿಯಾದ ರಿಯಾಯತಿಯು ದೊರಕುತ್ತಿದ್ದಿತು 
(ಕುೂರಾಡೆ. ೦೬೦). [ಬಿಟ್ಟಿ * ಕೆಲಸ] 
ಬಿಟ್ಟಿಗೈ “ಬಿಟ್ಟಿಗೆಯ್‌' ನೋ. 
ಬಿಟ್ಟಿದೇವ (ನಾ). ಹೊಯ್ಸಳರ ಒಬ್ಬ ಪ್ರಸಿದ್ಧರಾಜನ ಹೆಸರು: 
ವಿಷ್ಣುವರ್ಧನ : ಸಖವರ್ಷ ೧೦೧೭ ಯುವಸಂವಚ್ಛರದ ಸೋಮವಾರ 
ಸಂಕ್ರಾಂತಿಯಲು ಬಿಟ್ಟಿದೇವ , . . ಬ್ರಹ್ಮೇಶ್ವರದೆ:ವರ್ಗ್ಗೆ ಬಿಟ್ಟ ಗದ್ದೆ 
ಕಣ್ಣುಗ ೧೫ (ಏಕ. ೪: (೩). ಕೃತ್ಮರಾ. ೩೭-೭; 1095); ಮಹಾಮಣ್ಣಳೇಶ್ವರ 
`'ಪೊಯ್ಮುಳೆ ಬಿಟ್ಟಿದೇವನ ದಣ್ನುಯಕ (ಎಕ. ೪21, `ಶಿಷಮೊ. ೦೨-೩ ; 1120). 
[ಬಿಟ್ಟಿ (ಬಿಟ್ಟು) + ದೇವ] 
ಬಿಟ್ಟಿಬೆಸ * ಬಿಟ್ಟಿವೆಸ'” ನೋ. 
ಬಿಟ್ಟಿಬೆಸಕೆಯ್‌ ' ಬಿಟ್ಟಿವೆಸಗೆಯ* ' ನೋ. 
ಬಿಟ್ಟಿಬೆಸನ " ಬಿಟ್ಟಿವೆಸ” ನೋ. 
ಬಿಟ್ಟಿಯಾಳ್‌, ಬಿಟ್ಟಿಯಾಳು (ನಾ). ಸಂಬಳವಿಲ್ಲದೆ ದುಡಿಯುವವನು; 
ಪುಕ್ಕಟೆಯಾಗಿ ಕೆಲಸ ಮಾಡಂವವನು : . ಓ! ಬಿಟ್ಟಿಯಾಳ್ಗಳಂ 
ಬಿಟ್ಟಂ ತಾಗದೆ! ಎಂತೀತಂಗಳ್‌ ಪೋಗಲಾರ್ಪರ್‌ (ರಾಮಾಕ್ಮ. ೧೦೬-೨೩): 
ಬಿಟ್ಟಿಯಾಳು : ಬಿಟ್ಟಿಯಾಳು ಆದರೆ ಹಟ್ಟಿ ಕಟ್ಟಬಾರದೇ? (ಗಾರೆ). 
[ಬಿಟ್ಟಿ * ಆಳ್‌) 
ಬಿಟ್ಟಿಯಾಳು " ಬಿಟ್ಟೆಯಾಳ್‌ ' ನೋ. 


45 ಬಿಟ್ಟಿಯೆಸಗು (ಕ್ರಿ). ಪ್ರತಿಫಲವಿಲ್ಲದೆ ದುಡಿ,-ಕೆಲಸ ಮಾಡು: ತನಿವಾಲಿಂ 


ಫೃತದಿಂ ಕರುಳಿನಸುಂ ಬಾಲ್ಕದೊಳೆ ನಾಂದುದಿಲ್ಲದಜ೨್‌೦ ತಾನೆನಿತು 


ಬಿಟ್ಟಿಎಡಿ 


ತಿಜದುಂಡೆ೧ಡಂ ಪಸಿವನುಗೆಡದರೆ ಬಸಿರ್ಗೆ ಬಿಟ್ಟಿಯೆಸಗಿದನಲ್ತೆ (ವೃಷ. 
೯-೦೦೭)- [ಬಿಟ್ಟಿ 7 ಎಸಗು,] 

ಬಿಟ್ಟಿವಿಡಿ. ಬಿಟ್ಟಿಹಿಡಿ (ಕ್ರಿ). ಸಂಭಾವನೆಯಿಲ್ಲದೆ ಒತ್ತಾಯದಿಂದ ಕೆಲಸ 
ಮಾಡಿಸು ; ಪುಕ್ಕಟೆಯಾಗಿ ದುಡಿಸಿಕೊಳ್ಳು: ಭೂತದಯೂಾರಹಿತ ನೀ 
ಬಿಟ್ಟಿವಿಡಿವುದು ಯೋಗ್ಯವಲ್ಲ (ಳಗ. 8-೭-೩೦). ಬಿಟ್ಟಿಹಿಡಿ : 
ನಮ್ಮನ್ನು ಬಿಟ್ಟಿಹಿಡಿದು ನಮ್ಮ ಕೈಲಿ ಈ ತೋಟದಲ್ಲೆಲ್ಲ ಅಗತೆ ಮಾಡಿ 
ಸುತ್ತಾರಂತೆ (ಫ್ರಟ್ಮಕ- ೨0)- [ ಬಟ್ಟಿ, -- ಪಿಡಿ] 

ಬಿಟ್ಟಿವೆಸ, ಬಿಟ್ಟಿ ಬೆಸ. ಬಿಟ್ಟಿಬೆಸನ (ನಾ). ಬಿಟ್ಟಿಗೆಯ್ಮೆ : 
ಪೊಲೆಯರುಂ ವಣದಿಗರು೨ ಕೀಲಿಗರುಮೆನಿಸಿ ಬಿಟ್ಟಿ ವೆಸಂಗಳಂ ಮಾಡಿ 
(ಶಸಾರ. ೨೬೩). ಬಿಟ್ಟಿಬೆಸ : ಗಂಗಸಿದ್ಧಾಯ ಹೊಜಗಾಗಿ ಆಯ ದಾಯ 
ಬಿಟ್ಟಿಬೆಸ ಹಡುವಗೇರಿಗೆ ಪರಿಹಾರವಂ ಬಿಟ್ಟ (ಎಕ. 1, ೮೭-೦೩ ; 1175); 
ಬಿಟ್ಟಿಬೆಸ . . . ಇದು ದೈಹಿಕಶ್ರಮರೂಪವಾದ ತೆರಿಗೆ (ಕರಾ- 900). 
ಬಿಟ್ಟಿಬೆಸನ : ಎಲ್ಲ ಮಾನ್ಕಂಗಳಂ ಭಕ್ತರ್ಗೆ ಸಾರ್ಚುತು ಬಿಟ್ಟಿ ಬೆಸನಂ 
ಶಿವನ ಭಕ್ತರ್ಗೆ ಮಾಡುತಂ (946. ರೇ. 9೯-0೩). [ಬಿಟ್ಟಿ, + ಬೆಸ] 

ಬಿಟ್ಟಿವೆಸಗೆಯ್‌, ಬಿಟ್ಟಿ ಬೆಸಕೆಯ* (ಕ್ರಿ). ಸಂಭಾವನೆಯಿಲ್ಲದೆ ದುಡಿ ; 
ಪುಕ್ಕಟೆಕೆಲಸ ಮಾಡು : ಜೀಯೆನುತನಂದಿನವೆಯ್ದೆ ಬಿಟ್ಟಿವೆಸಗೆಯ್ಯದ 
ಜೆಟ್ಟಿಗರಿಲ್ಲ (ಎಕ. ೩1: ರಂ. ೮೫-6; 1142)- ಬಿಟ್ಟೆಬೆಸಕೆಯ್‌ : 
ಘೋಷಾ£ರಸಂಗ್ರಹಾಕರಗೋವ್ರಜಂಗಳುಮುನವನಾಳ್ವೆ ತೆಅಕಿಗೊಳ್ವ 
ಬಿಟ್ಟಿಬೆಸಕೆಯಿಸಿಕೊಳ್ತ  ಭೋಗಿಪ ನಿಯೋಗಂಗಳುಮನಿಂತು ಮಾಡಿ 
(ಅದಿಫು. 6-೬೩ ವ). [ಬಿಟ್ಟಿವೆಸ -- ಕೆಯ) 

`ಬಟ್ಟಿವೇಟಿ್‌್‌, ಬಿಟ್ಟಿ ಹೇಳು (ಕ್ರಿ). ೧. ವೃರ್ಥವಾದುದನ್ನು ಹೇಳು : 
ಕೆಲಸಕ್ಕೆ ಬಾರದುದನ್ನು ವಿರೂಪಿಸು. - ತಿಳಿಸು; ಕಾವ್ಯ 
ಲಕ್ಷಣದೊಳೊಳ್ಬಳವಟ್ಟಿರೆ ಪೇಟ್ವುದಲ್ಲದೇಕುರಣವಯ್ಯ ಕೆಮ್ಮಗಿರಲಾಗದೆ 
ಕಬ್ಬ[ವ) ಬಿಟ್ಟಿವೇ[ಟ್ವಿ]ದೇ (ಹಂ. ೦-00). ಬಿಟ್ಟಿಹೇಳು : ವ. 
ಕೆಲಸಕ್ಕೆ ನಿಯಮಿಸು, - ಗೊತ್ತುಪಡಿಸು : ಲಿಂಗಕ್ಕೆ ಇಲ್ಲೆಂಬ 
ಜಂಗಮಕ್ಕೆ ಇಲ್ಲೆಂಬ ಬಂದ ಪುರಾತರಿಗೆ ಇಲ್ಲೆಂಬ ಸಾವಾಗ ದೇಹವ 
ದೇಗುಲಕ್ಕೊಯ್ಕೆಂಬ ದೇವರಿಗೆ ಹೆಣ ಬಿಟ್ಟಿ ಹೇಳಿತ್ತೆ (ಐಸವ. ೨೨೨). 

[ಬಿಟ್ಟಿ 4+ ಪೇರ್ಬ] 

ಬಿಟ್ಟಿವೊಜು (ಕ್ರಿ). ಪುಕ್ಕಟೆಯಾಗಿ ಕಾರ್ಯಭಾರವನ್ನು ಹೊರು. - 
ವಹಿಸಿಕೊಳ್ಳು : ರಾಜ್ಯಭಾರಮಂ ಬಿಟ್ಟಿವೊತ್ತವಂ ಕಲ್ಲ" ಭಾರವ 
ನೀಡಾಡುವಂತೀಡಾಡಿ (ರರ್ಮಾಮ್ಕ . ೯-೩3): (ಬಿಟ್ಟಿ + ಪೊಜು] 

ಬಿಟ್ಟಿವೋಗು (ಕ್ರಿ). ಪುಕ್ಕಟೆಕೆಲಸಕ್ಕೆ ಹೋಗು : ಎಲ್ಲವನ್ನು ಬಿನ್ನಎಸಿ 
.ಪಟ್ಟುದೆ:ಶನಿರ್ಧಾರವ ' ಸೋದಿಸಿಂದೇ ಹೋಗಿ ನಾಳೆ ಬಹುದೆನಲವರು 
ಮೇದಿನಿಯ ನಾಣ್ಣುಡಿಯ ವಾರಣಸಿಯ ಬಿಟ್ಟಿವೋದರೆಂದೆಂಬುದೆನ 
ಗಾಯ್ತೊಂದು ಹರುಷ ಮಿಗಲಾ ಪುರಕ್ಕೈತಂದರು (ಸಿದ್ದರ, ೯-೦೬)- 

[ಬಿಟ್ಟಿ 4 ಪೋಗ್ಕು (-ಪೋ)] 

ಬಿಟ್ಟಿಹಿಡಿ " ಬಿಟ್ಟಿವಿಡಿ ' ನೋ. 

ಬಿಟ್ಟಿಹೇಳು « ಬಿಟ್ಟಿವೇಟ'" ' ನೋ. 

ಬಿಟ್ಟು, "ಬಿಡ್ಕು' ಪರಾ. 

ಬಿಟ್ಟ್ಟು,. ಬಿಟ್ಟಿ. ವಿಟ್ಟು. ವಿನ್ನು (ನಾ). ೧. ಒಬ್ಬಾತನ ಹೆಸರು : 
ವಂಶಿಗ ಬಿಟ್ಟು ಕೃತಂ (ಇಆ- 1%, ೭೬೪-೩೦ ; 6`ನೆಯ ಕತ). ಬಿಟ್ಟೆ : ೧. 
*ಬಿಟ್ಟಿಗ', *ಬಿಟ್ಟಿದೇವ' ಪರಾ. 'ವಿಟ್ಟು : ೨. ತ್ರಿಮೂರ್ತಿ 

ಗಳಲ್ಲಿ ಒಬ್ಬ; ವಿಷ್ಣು : “ಎಟ್ಟು - ವಿಷ್ಣು” (೫ನಕೋ- ೪೦) ; ವಿಟ್ಟುವುಂ 

ಬ್ರಹ್ಮನಂಂ ಕಣ್‌ ತಲೆಗಳಂ ಶಿವಗೆ ಕೊಟ್ಟು ಡಿಂಗರಿಗರಾದವರವನೀಶಂಗೆ ಪಡಿ 

ಗಟ್ಟುವರೆ (ತಂತು. ೩೨-೨೪). ವಿನ್ನು: ೨. “ವಿನ್ನೂ- ವಿಷ್ಣು” (ಗುನಿಮೋ.- 

೧೩೦); ಜನ್ಮಾಂತರದೆ ಮಾಡಿದ ನನ್ನ ದುಷ್ಕರ್ಮಾನುಸಾರವೆ ವಿನ್ನುವಿನ 


೬೪೪೬ 


5 


30 


ಬಿಟ್ಟುಳಿ (ನಾ). (?) : ಅಮರೆ ಮಾಡಿದ ಬಿಟ್ಟುಳಿಯ 


ಬಿಡದಿ 

ಸುತನೀಗ ಪೊಸದಾದ ಶನಿಯನು ಮಾಡಿ ಸನ್ನುತಾಂಗಿಯನೊಯ್ದಾ 
. ಸಮಕೌಶಲ್ಯವನೆ ತೋರಿಸಿದನು (ಕಘುವಂ- 6-9೭). [ <ಸಂ. ವಿಷ್ಣು] 

ಕಕ್ಕುಂಬ 
ತೊಡಂಬೆಯ ಮೂಡಿಗೆಯ ಕವಳಿಕೆಯ ಕಂಡಪಟಂಗಳುಮಂ ಪಲವುಂ 
ತೆಅದ ಪಲವುಂ ಪೊಅಿಯಾಗಿ ಕಟ್ಟೆದ ಬಲೆಗಳುಮಂ . . . ಆಳವಿಯೊಳ 
ಕೂಡಿ ನಡೆಯುಲ್ವೇಟ್ಡು ಬೇಂಟೆವಸದನಂಗೊಂಡು (ಪಂಥ: ೫-೪೫೭ 5). (?] 

ಬಿಟ್ಟೆ 'ಬಿಟ್ಟ್ಕ' ನೋ. 

ಬಿಟ್ಟೆಗೆಯ್‌ 'ಬಿಟ್ಟಿಗೆಯ' ನೋ. 

ಬಿಟ್ಟೇಜು, ಬೆಟ್ಟೇಜ್ಕು (ನಾ). (ಕೈಯಿಂದ ದೂರದವರೆಗೆ ಎಸೆಯಂವ) 
ಉದ್ದವಾದ ಈಟಿ ; ಎಸೆಯಾಟಿ ; “ಬಿಟ್ಟೇಜು ಮೊದಲಾದುದು ಕೆಯ್ಕಿಂ 
ಬಿಡಲ್ಪಡುವುದು ಪಣಿ(ಕರ) ಮುಕ್ತಮೆಂಬುದು? (ಪರಾಯ. ೬೬-೩೦೪) ; 
ವೀರದೊಳ್‌ ಕೂಡಿ ಪರಿಗೆಯುಂ ಬಟ್ಟೇಜಿುಂ ಬೆರಸಿರ್ಪಂತೆ (ರರ್ಮಾಮ್ಮ - 
೦೦-೨) ; ಬಿಟ್ಟೇಜಾಟ್ಟಿ ನಖಂ ಚಕ್ರ ಪರಶು. . , ಫಳಕಂಬಿದಿದನುರರ* 
ನೆರೆದುದಂ (ಕೀಕೇಶ. ೨-೩೦): ಇಟ್ಟ ಸಲ್ಲೆಹ ಸಬಳ ಬಿಟ್ಟೇಜಟ್ಟಿಗಳ ಮಳೆ 
ನಾದಿದವು ಕಾದಿದರು ಚೂಣಿಯಲಿ (ಕುವ್ಮಾಅ. 0೪-00); ಈಟಿಯಲಿ 
ಬಿಟ್ಟೇಜ್‌ನಲಿ ಹೊಗುವ ಹರಿಕದಂಬವ ಹೊಡೆವುತಿಟ್‌ವುತ ಜರಿಯಗೆಡಹಿದರು 
(ತೂ608- ೬-೦೧-೦೦). ಬೆಟ್ಟೇಟ್ಲಿ : ಬಾಚಿಯಿಂ ತಡಂಗಡಿದುಂ ಕೊಂತದಿಂ 
ತೆಗುಳ್ಳಿ ಜ್‌ದುಂ ಖಡ್ಗದಿಂ ಪೂಣಿಸಿ ಬೆಟ್ಟೇಮಿಗಳಿಂ 
ಪರಿತಂದಿಟ್ಟುಂ ಸೈರಿಸಲಾಜದೆ (ರನರ್ತಿಮ್ಮ - ೩-೭೩) - 

ಬಿಜ್ಜಲ ಬಿಟ್ಟೇಟು, ಬಿಜ್ಜಬಿಟ್ಟೇಲಿ ಎ (2) : “ಬಿಜ್ಜಲ ಬಿಟ್ಟೇಜುಎ 
ಹಿರಿಯ ಬಿಟ್ಟೇಲು” (ಕಮದ. ಶಂ. ೨); “ಬಿಜ್ಜ[ಶಾಕಾಂ. ಜ್ಜೆ] ಬಿಟ್ಟೇಟಕಿಂದು 
ಹಿರಿಯ ಬಿಟ್ಟೇಜಕಿನಿಕ್ಕುಂ” (ಕವ್ಮಿಕ್ಕೆ- ೪೮) 
[ದೇ.॥ ತಮಿ..ವಿಟ್ಟೇಣು, ವೆಟ್ಟೇಜು ; ಮಲ. 'ವಿಟ್ಟೇಟಿ] 

ಬಿಟ್ಟೇಜುಕಾಣಿ (ನಾ). ಉದ್ದವಾದ ಈಟಿಯಂನ್ನು ಹಿಡಿದಿರಂವವನು : 
ಐಶ್ವರ್ಯಮದಮೆಂಬ ಬಿಟ್ಟೇಟುಕಾಜರ್ವೆರಸು ಬಲಮದಮೆಂಬ ಕಟ್ಟಿಗೆ 
ಕಾಅರ್ವೆರಸು . . . ನಿಲ್ಲದೆಲ್ಲಿಯುಂ ಬೆನ್ನಟ್ಟಿ ತಗುಳತರ್ಹಿ (ರರ್ಮಾಮ್ಮ. ೦೦-೮೭ 
ಅಡಶವ್ಮ) ; ವಿಗಳಂಕಮಲ್ಲಂ ಭುಜಬಳವೀರಂ ಕೊಟ್ಟೋಡುವ ಬಿಟ್ಟೇಲು 
ಕಾಅರ ಗಣ್ಣ೦ (ಎಕ. ೪1, ಕಡೂರು. ೩೪-3೦ ; 2148) - 

[ಬಿಟ್ಟೇ + - ೬ಜಿ] 

ಬಿಡ (ನಾ). ಒಂದು ಬಗೆಯ ಉಪ್ಪು ; ಡೋೊಣೆಯಂಪ್ಪೆ : “ಪಾಕ್ಕಂ, 
ಬಿಡಂ . . . ತೊಳೆದು ಕಾಯಿಸಿ ತೆಗೆದ ಉಪ್ಪು. ಡೊಣೆಉಪ್ಪು ಮತ್ತು 
ಪೆಟ್ಲುಪ್ಪು ಮುಂತಾದ : ಅಡಿಗೆಯಿಳಿಸಿದ ಕೃತ್ರಿಮಲವ ಣಕ್ಕೂ ಬಿಡಾ 
ಲವಣಕ್ಕೂ ಪೆಸರುಗಳು” (ಸಿಕ್ಕಾಂತಿ, ೨6೬); ಸುರದಾರು ಸೈಂಧವಂ ಜಳಧರಂ 
ಬಿಡಂ ಬೀಟಿಲಕ್ಕಿ ಸದ್ಯಃಕ್ಷೂರಂ ಸುರಭಿಜಳಮೆಣ್ಣೆಯೆಂಬಿವನಿರದಟ್ಟೆ ಆಕಿ 
ನಸ್ಕಮಂ ಕಬಿಲ್ಲುಂ ಸೆಂಬಂ (ಲೋಕೋಪ. ೯೨೨೨೪). [ಸಂ.) 

ಬಿಡಕಿ. (ನಾ). ಗಳಹುವವಳು ; ಜಗಳಗಂಟಿ ; ಗಯ್ಯಾಳಿ : ಮಗಳಿಗೆ 
ದುಡಕಿಯ ಕಟಕಿಟಿ ಬಲು ಜೋರ ನಿನ್ನಂಥ ಬಿಡಕಿಗೆ ಹೆಣ್ಣಿಲ್ಲಶಿಗೆ ಹೆಣ್ಣಿಲ್ಲಶಿಗೆ 
(8ನಗೀ- 93) ; ಕೆಲವರು ಬಿಡಕಿಯರು ಮಾತ್ರ `ಅಯ್ಯೋ . . 
ಗಿಶ್ತಿಯೇೀ ಸೋಬಾನೆ ಹೇಳ್ತಾರೆಯೇ ತುಂಬಿದ 
ಮೂತಿ ತಿರುವಿದರೆ: (ಕಳುಮ. ೩೪)- [ ಬಿಡು; 

ಬಿಡತ (ನಾ). [ಸಂಗೀತ] ಮೃದಂಗವನ್ನು ಬಾರಿಸುವಾಗ ಎರಡು 
ಹೊಡೆತಗಳ ನಡುವೆ ಇರುವ ಅವಧಿ, _ ಕಾಲಮಾನ : ಚಮತ್ಕಾರ 
ಲಾಗು ಹಿಡಿತ ಬಿಡ್ಲೀಡ] ತಗಳ ಮೋಹನವನ್ನು ತೋಟಿ? ನುಡಿಸಿದ 
ಮಾರ್ದಂಗಿಕನು (ಗೋಮುಲೇ. ೭-೦೭). (ಬಿಡು, ತ3--ತ್ಮ] 

ಬಿಡತಿ “ಬಿಡದಿ” ನೋ. 

ಬಿಡದಿ, ಬಿಡತಿ (ನಾ). ೧. ಅತಿಥಿಗಳ ಬಿಡಾರಕ್ಕೆಂದು ತೆರವು 


ಮಗ್‌ 
ಯುಂ 


. ವುದಲಿಂ 
ಸಭೆಯಾಗೆ' ಎಂದು 


ಬಿಡದಿವುಳಿಗ 


ಮಾಡಿರುವ ಮನೆ ; ಬಿಡಾರ ; ಮಡದಿ ನಿ:ಯೆನ್ನ ವಡನೆ ಬಾಯೆಂದು 
ನಡದಾರು ಖಳನಾ ಬಿಡದಿಗೆ (ವಾದಿಕೀ. ೬೫-೧೭) ; ಯುಂಧಿಹ್ಮಿರನು. . . 
ಬಿಡದಿಯಲ್ಲಿ ತಂಗಿ ಶ್ರಮಪರಿಹಾರ ಮಾಡಿಕೊಂಡ (ಕ್ಶಾಸ8. ೧೨೦). ವಿ. 
ತಂಗುವಿಕೆ ; ಮೊಕ್ಕಾಮು ; ವಾಸ್ತವ, ; ನಮ್ಮ ಬಿಡದಿಗೆ ಬೇರೆ 
ಮನೆಯನ್ನು ಏರ್ಪಾಟು ಮಾಡಿರಬೇಕು (ತಾಎ್ರಾ. 68). ಬಿಡತಿ: ೧. 
ನಮ್ಮನ್ನು ನಿಜವಾದ ಆದರದಿಂದ ಸತ್ಕರಿಸಿ, ಅವನ ಭಾರಿ ಹೊಸ 
ತೊಟ್ಟೆಮನೆಯಲ್ಲಿನ ಮುಖ್ಯಭಾಗವನ್ನು ನಮಗೆ ಬಡತಿ ಮಾಡಿ ಕೊಟ್ಟ 
(ಕೆಲವೆ. ೩೩೪). 
ಬಿಡದಿ ಬಿಡು- ಬಿಡಾರ ಹೂಡು; ತಂಗು : ಸುಲ್ತಾನರು ಚಿತ್ರದುರ್ಗ 
ದಲ್ಲಿಯೇ ಬಿಡದಿ ಬಿಟ್ಟಿದ್ದರು (6೦ಕ್‌. ೨೦೪) ; ಎಲ್ಲರೂ ಬಿಡದಿ ಬಿಟ್ಟೆದ್ದ 
ಮನೆಗೆ ಪ್ರಯಾಣ ಮಾಡಿದರು (ಮೂನ. ೦೨೪)- ಬಿಡದಿ ಮನೆ. ಬಿಡದಿಯ 
ಮನೆ (ಮದುವೆ: ನೊದಲಾದ ಸಂದರ್ಭಗಳಲ್ಲಿ) ಅತಿಧಿಗಳ 
(ವಿಶೇಷವಾಗಿ ಬೀಗರ) ಬಿಡಾರಕ್ಕಾಗಿ ತೆರವು ಮಾಡಿರುವ ಮನೆ: 
ಬಿಡದಿಮನೆಯಲ್ಲಿ ಸರಿಯಾದ ವ್ಯವಸ್ಥೆ ಯಿಲ್ಲ (ಮಹಾ: ೩೭); ಲಲನೆ 
ಲಕುಮಿಯು ಸಹಿತ ವೇಂಕಟನಿಲಯನನ್ನೈದಿಸುತ ಬಿಡದಿಯ ಮನೆಯೊಳಿ೪ 
ಸಿದನು (6ರ್ಕಾವಿ. ೧೪-೪೯) ; ಬಿಡದಿಯ ಮನೆಯಲ್ಲಿ ಇವನ ಅತ್ತೆ ಮತ್ತಾ 
ಇವನ ತಾಯಿಯವರು ಮಾತನಾಡುತ್ತಿದ್ದುದು (00೫m. ೧೭೩). 
[ಇಬಿಡ್ಮು + - ದಿ. /ತಮಿ. ಮಲ, ವಿಟುತಿ , ತೆಲು. ವಿಡಿದಿ] 

ಬಿಡದಿವುಳಿಗ (ನಾ). ಬಿಡಾರದಲ್ಲಿ ಸಲ್ಲಿಸುವ ಸೇವೆ, ಊಳಿಗ: 
ಬಿಡದಿವುಳಿಗದ ಲಿಂಗಣ ಮಡಿವುಳಿಗದ ದೊಡೈಯ (ಎಳ. ೫೬೪, ಗುಡ್ಮುಶೇ- 

೦೪5೨೬೫ ; 2087)- [ಬಿಡದಿ 4 ಎಲಳಊಟಾಗ) 

ಬಿಡಯ, 'ಬಿಡೆಯ', ನೋ. 

ಬಿಡಯ್ಕ `ಬಿಡೆಯ್ಕು' ನೋ. 

ಬಿಡಯ್ಕ `ಎಡಾಯು' ನೋ. 

ಬಿಡಲವಣ (ನಾ). ಒಂದು ಬಗೆಯ ಉಪ್ಪು ; ಡೊಣೆಯುಪ್ಪು : “ಕೃಶ್ರಿ 
ಮಕಂ - ಬಿಡಲವಣ” (೬೩ರ. ೩6). [ಸಂ.] 

ಬಿಡವೆ (ನಾ). ಬಿರುಕು; ಸೀಳು; ಸಂದಂ: ಕಲ್ಲ ಬಿಡವೆಯೊಳಿರ್ದ 
ಪಣವಿನಂತೆ ಸಿಡಿಲೊಳಗಿರ್ದ ಸಕ್ಕರೆಯಂತೆ (ರರ್ಮಾಮ್ಮ . ೦೩-೦೮೫) - 

[ದೇ.॥ ತಮಿ. ವಿಟವು, ಎಟಪ್ಪು ; ಮಲ. ವಿಟವು] 


೩6 


ಬಿಡವೆಳಗು (ನಾ). ಹೊರಹೊಮ್ಮುವ ಕಾಂತಿ,_ ಪ್ರಭೆ: ಎಡೆಯಾಡು [30 


ವಬಲೆಯರಡಿರುಚಿತಳಿರನು ಪಡೆದು €ಲದ ನೆಲನಂಗುರ ಬಿಡವೆಳಗಿಂ 
ದಲರಾಗಿ ನೋಡುವರಕ್ಷಿಗೊಡರಿಪುದದುವೆ ಸತೃಲವ (ರರ೯ಕ. ೫-೪೪). 
[? + ಬೆಳಗ್ಯು] 

ಬಿಡಾಡಿ “ಬೀಡಾಡಿ' ನೋ. 

ಬಿಡಾಡಿಗ (ನಾ). ಕೀಳಾದ ನ್ಯಕ್ತಿ; ಹೀನವಾದ ವ್ಯಕ್ತಿ: ಹಾದರದೆ | 
ಮುುಪುುಗೊಂಡಾ ಬಡಾಡಿಗ ಪೆಣ್ಣಳಾದರದೆ ಕಂಥಾಕಮಂಡಲುಗಳಂ 
ಬಿಳೆಯ ಸೀರೆಯಂ ಧರಿಸಿಕೊಂಡು (ಮಹಶಂತೇ. ೦೩-೨೩). 

[ಬಿಡಾಡಿ (ಎ ಬೀಡಾಡಿ) 4 - ಗ್ಯ) 

ಬಡಾಯ "ವಿಡಾಯ' ನೋ. 

ಬಿಡಾರ *“ಬೀಡಾರ' ನೋ. | 

ಬಿಡಾರುವಾರ, ಬಿಡಾರ್ವರ (ನಾ). ಚರ ಹಾಗೂ ಸ್ಥಿರ ಆಸ್ತಿಗಳನ್ನ 
ಭೋಗ್ಯಕ್ಕೆ ಪಡೆಯಂವುದು, - ವಾರಕ್ಕೆ ಮಾಡಿಕೊಳ್ಳು 
ವುದು : ಹದಿನಾರು ಹಾನೆ ಗದೆಯನು ಬಿಡಾರುವಾರವಣಂಗಿಯಿರಿಸಿ 
(89೩ಎ. ೦೯೩೦: ಕುಂರಾಪ್ರರ- 6೬೩-೬3; 1467); ಆ ಜಂನಕೆ ಉಂಟಾದ ಸೀಮೆ 
ಸಾಮ್ಯ ಯಿಷ್ಟನೂ ಬಿಡಾರುವಾರವಾಗಿ ಮಾಡಿಕೊಂಡು ದುಗ್ಗಣ 
ಸೆಟಿಯರು ಕೊಟ್ಟ ಅರ್ಥ ಕಾಟಿ ಗ ೬೫೦ (ava: 2೫-11. ೪೬೫೩-92 : 


40 


೬೪೪೭ 


10 


ಸಂತೋಷಪಡುವೆನು (ಇಂಕಾ. 
ಹೆಸರಂ : ಅನ್ತಿಯ ಸುಗ್ಗಯ್ಮನು ಬಿಡಿ ಪೊನ್ನಯ್ಕನುಂ ಅಲ್ಲಮ್ಮನುಂ 
ಬಿಡಿಕಸಬಿ (ನಾ). 


45 


ಬಿಡಿಗಾಸು 


1472); ಕಂದವರದ ಗ್ರಾಮಿಣಿ ಅಂಣಉಡುಪರು ಕೊಟ್ಟ ಬಿಡಾರುವಾರದ 

ಪತ್ರದ ಕ್ರಮವೆಂತೆಂದರೆ (4939. Ix-ii0 ೬೫೩-೦೫೩ ; 1654) 

ಬಿಡಾರ್ವರ : ತೊಳಹನ ಕಯ್ಯಲೂ ಬಿ[ಡಾ]ರ್ವ್ವರ ಮಾಗ ಹಿಡಿವ [ಸುಗೆ] 

ಬಿತುವ ಬಿದಿರ ಗದ್ದೆಯ ಮೇಲಿಕ್ಕಿದ ಪಾಣ್ಮ್ಯಗದ್ಯಾಣಂ (ಸ92%, vil; 

[ಆ ಬಿಡಾರ 4+ ಆರುವಾಲೆ] 

ಬಿಡಾರ್ವರ "ಬಿಡಾರುವಾರ' ನೋ. 

ಬಿಡಾಲ, ಬಿಡಾಳ (ನಾ). ೧. ಬೆಕ್ಕು; ಮಾರ್ಜಾಲ : ''ಮಾರ್ಜಾಲಂ 
ಬಿಡಾಲಂ . . . ಓತುವೆನೆ ಬೆಕ್ಕೆನಿಕ್ಕುಂ'' (ನುಂಗರಾ- ೪೯-೦೦); ಆ ಕಾಗೆ 
ಸತ್ತು ಬಿಡಾಲನಾದುದಾ ಬಿಡಾಲಂ ಮುನ್ನಿನ ಕುಕ್ಕುಟನಂ ತಿಂದುದು' 
(ಶಂರಾಮಾ- ೦೫-೩೭ ವ). ವಿ. ಕಣ್ಣುಗುಡ್ಡೆ. ಬಿಡಾಳ : ೧. ಬಿಡಾಳಕ್ಕಂ 
ಪಾಲ ಕಾಪನಿತ್ತವೊಲುಯ್ತು (ಶಾರ್ಶ್ಶಫು. ೩-೦೦೨) - [ಸಂ.] 

ಬಿಡಾಳ "ಬಿಡಾಲ' ನೋ. : 

ಬಿಡಿ, ಬಿಡ್ಕು (ನಾ). ೧. ಒಂದು; ಒಂಟಿಯಾದುದು : "ಬಿಡಿತನ', 
` "ಬಡಿಮುತ್ತು' ಪರಾ. ೨. ಪ್ರತ್ಯೇಕವಾದಂದು; ಭಿನ್ನವಾದುದಂ; 
ಬೇರೆಯಾದುದು : ಚರಣಕಾಂಡಂಗಳ್ಗಿ ಬಿರಿಮುಗುಳ ಬಿಡಿಗಳಿಟ್ಟಳ 
ವಾದ ಪಾಯುವಟ್ಟಂಗಳನಮರ್ಚಿಯಂ೦ (ಕಾಂಶೀಕೈೆ. 8-೧೨೬ ನ); ಆಯ್ದು 
ಕೊಂಡರೆ ಸಾಕು» ಸಾವಿರ ಬಿಡಿಗಳಲೊಬ್ಬೊಬ್ಬರೊಂದೊಂದರಂತೆ 


೩. ಒಂದು ಊರಿನ 


೩೪೧-೨೧೪ ; 2140) - 


೬೦-೪೦). 


ಬಯ್ಯರಜೋಗನುಂ ಇನ್ನಿನಿಬರುಂ ಸಾಕ್ಷಿಯಾಗೆ ಕಟ್ಟರ್‌ (ಎಳ. ಸ1,ಹೊಳಕ್ಕೆ- 
೩೦-೧೩; 964). ಬಿಡ್ಕು : ೨. * ಬಿಡುಗೆಲಸ'. 
“ಬಿಡುವೆಸರ್‌'. ಸ"ಬಿಡುವೊನ*' ಪರಾ. 
ಬಿಡಿಬಿಡಿ (ದ್ವಿರುಕ್ತಿ): ಬಿಡಿಬಿಡಿಯಾದ ಹಾಳೆಗಳನ್ನು ಒಟ್ಟಿಗೆ ಸೇರಿಸಿ 
ಕಟ್ಟಿಡು (ಕೂ). [ದೇ-॥ ತಮಿ. ವಟಿ, ಮಲ. ವಿಡು ;ತೆಲು. ವಿಡಿ] 
ಪ್ರತ್ಯೇಕವಾಗಿ ಕೆಲಸ ಮಾಡುವ ವ್ಯಕ್ತಿ :. 
ಕೈಗಾರಿಕೆಗಳನ್ನೆಲ್ಲ ಬಿಡಿಕಸಬಿಗಳ ಅಡ್ಡಕಸಬಿಗಳ “ಕೈ” ತಪ್ಪಿಸಿ ದೊಡ್ಡ 
ಪ್ರಮಾಣದಲ್ಲಿ ಅದೇ ₹ಸಬಿಗಳನ್ನು ಕೂಲಿಗೆ ಇಟ್ಟು ನಡೆಯಿಸಬಾರದೇಕೆ ? 
(ಮಾವಾರ. ೯೭). [ಬಿಡಿ 4 ಕಸಬ] 
ಬಿಡಿಕಾರು (ನಾ). ಪ್ರತ್ಯೇಕವಾಗಿ ಮಳೆಯ ನೀರಿನಿಂದ ತೆಗೆದ 
ಫಸಲು (?) ; ಉಳುಕೊಳುವ ಭೂಮಿಯಲು [ಬ]ಯಲು ಬಿತ್ತು 
ಬಿಡಕ2ಡು ವಂು ೫೦ xx x (ದ) ಬಿಡಿಕಾರು ಮೂ ೨ (ಇಇ: 
೦೪೨೯, ಮಂಗಳೂರು. ೪೭೦-೦೩; 1329): [ ಬಿಡಿ + ಕಾರ್ಯು (5 ಕಾರ್‌) ] 
ಬಿಡಿಕಾಸು “ಬಿಡಿಗಾಸು” ನೋ. 
ಬಿಡಿಕೆ (ನಾ). ೧. ಬಿಡಬೇಕಾದುದು; ತ್ಯಾಜ್ಯ : ಒಂದು ಹೇಳಿಕೆ 
ಯಲ್ಲಿ ಅತ್ಯುಕ್ತಿಗುಗಿ ಬಿಡಬೇಕಾದ -ಭಾಗ; ಬಿಡಿಕೆ ; ಕಳೆತ ; ತ್ಯಾಜ್ಯಾಂಶ 
(Discount: ಇಳ). ೨. ಬೇರೆಯಾಗುವುದು; ಬೇರ್ಪಡುವುದು- 
೩. ಜಟ್ಟಿಕಾಳಗದಲ್ಲಿ ಒಂದು ಫಟ್ಯಿ- ವರಸೆ: ಬಿಡದೆ ಬಿಗಿಗಳ 
ಬಿಡಿಸಿ ಕಳಚುವರು . . . ಅಡಿಮಗುಚಿಯುಪ್ಪರಿಸಿ ಬಿನ್ನಣ ಬಿಡಿಕೆಗಳ 
ಬಂಧದೆಲಿ ಹೆಣಗಿದರುಭಯಪಟುಭಟರು (60ಬ63- ೦೬-೨೦). 
[ಬಿಡ್ಮು + - ಇಕೆ) 
ಬಿಡಿಗಮ್ಮಟ (ನು). ಪ್ರತ್ಯೇಕಣಾದ ಕೆಲಸಕ್ಕೆ 
ಟಂಕಸಾಲೆ (2): ಉಣಕ್ಣಿಗೆಯ ಕಮ್ಮುಟದಲು ತಿಂಗಳಿಗೆ ಒನ್ನು 
ಬಿಡಿಗವ್ಮೂಟದಲು ತಿಂಗಳಿಗೆ ಹ ೧ (ಎಳ. ೩11, ಶಿರಾ. ೩೭.೨೦; ಸು. 1040). 
[ಬಿಡಿ 4 ಕಮ್ಮಟ] 
ಬಿಡಿಗಾಸು, ಬಿಡಿಕಾಸು (ನಾ). ೧. (ಹಿಂದೆ ಬಳಕೆಯಲ್ಲಿದ್ದ) ತಾಮ್ರ, 


ದಿನದ ಮಾಡಿದ ಒಂದು ಅತಿ ನಣ್ಣ ನಾಣ್ಮ; ಚಿಕ್ಕಾಸು. 


".ಬಿಡುಮುತತ್ತಿ 


ಗೊತ್ತುಮಾಡಿರುವ 


ಸ 


— 


ಬಿಡಿಗಾಳು 


೨. ಚಿಲ್ಲರೆಹಣ: ಪುಡಿಗಾಸು : ರಸೀತಿ ಕೊಡದೇ ಇದ್ದರೆ ಒಂದು 
ಬಿಡಿಗಾಸು ಬಿಚ್ಚಲು ಅವನು ಸಿದ್ಧನಿರಲಿಲ್ಲ (ವೂರ್ಗರ ೬೪); ಅವರು 
ಕೊಡುವ ನಾಲ್ಕು ಬಿಡಿಗಾಸುಗಳ ಮೇಲೆ ಅವನು ಬದುಕಬೇಕಿತ್ತು 
(ಕುಜಾತ್ಮಾ. ೩).  ಬಿಡಿಕಾಸು: ೨. ಕೆಲಸ ಮಾಡಿ ರೂಪಾಯಿ 
ಸಂಪಾದಿಸಬಹುದಾದ ಕಡೆ ಕೆಲಸ ಮಾಡದೆ ಬಿಡಿಕಾಸು ಬಂದರೂ ಅವನಿಗೆ 
ತೃಪ್ತಿ (ಯೋರಪು. ೬೫). [ ಬಿಡಿ 3. ಕಾಸ್ಕು ] 

ಬಿಡಿಗಾಳು (ನಾ). ಒಂದಕ್ಕೊಂದಂ 
ಯಾಗಿರಂವ ಕಾಳು : ಬಿಡಿಗಾಳು ಬದ್ಧ; ಇಡಿಹಣ್ಣು ಸಿದ್ಧ, ಬಯಲಲ್ಲೆ 
ಇರುವ ಬುದ್ಧ (ಅರಳು. 9೨೭-೪). [ಬಿಡಿ 4 ಕಳ್ಳು ( ಆ ಕಾಟ್ಟ್‌)] 

ಬಿಡಿತನ' (ನಾ). ಏಕಾಂತತೆ; ಒಂಟಿತನ : ಬಿಡಿತನದ ಬಿಕ್ಕಟ್ಟಿನಲ್ಲಿ 
ಇಡಿತನದ ಒಕ್ಕಟ್ಟೂ ಹುಟ್ಟಿಸುವ ಹುಟ್ಟೇ ಬಳಗ (೧ಕಾನುಂ- ೬೩). 

[ಬಡ ೬ - ತನ] 

ಬಿಡಿತೆ "ಬಿಡುತೆ' ನೋ. 

ಬಿಡಿದರ (ನಾ). ಸಗಟಂಮಾರಾಟದವರಿಂದ ಪದಾರ್ಥಗಳನ್ನು ತಂದು 
ಬಿಡಿಬಿಡಿಯಾಗಿ ಮಾರುವಾಗ ಹಾಕುವ ಬೆಲೆ: ಬಿಡಿದರದ 
ಅಂಗಡಿಯ ಮಾತು ಬೇರೆ, ಈ ಅಂಗಡಿಕಾರನು ತನ್ನ ಸರಕುಗಳನ್ನು 
ದೊರಕಿಸುವುದು ಇಡಿಯ ದರದ ಅಂಗಡಿಗಳಿಂದ . . , ಪೂರೈಸುವದು 
- ಪುಡಿಗಿರಾಕಿಗಳಿಗೆ ' (ತಕ್ಕಡ. ೨೨) - [ ಬಿಡಿ -- ದರ್ಕ 7 
ಬಿಡಿದಳ (ನಾ). ಒಂದಕ್ಕೊಂದು ಸೇರಿಕೊಂಡಿರದೆ ವಿರಳವಾಗಿರ:ವ 
ಪಕಳೆ : ಹೂವುಗಳು ಬಿಡಿದಳಗಳಿಂದ ಕೂಡಿದ್ದರೆ ಅವುಗಳನ್ನು ಬಿಡಿದಳದ 
ಹೂವುಗಳೆಂದು (Po)ypetalous) ಕರೆಯುತ್ತಾರೆ (ಸಸ್ಮಶಾ. ೫೬) - 

[ಬಿಡಿ 4 .ದಳ್ಳ'( ಎದಲ)] 
ಬಿಡಿದಿವಸ (ನಾ). ಯಾವ ಬಗೆಯ ಉತ್ಸವೆವಾಗಲಿ. ವಿಶೇಷವಾಗಲಿ 


ಇಲ್ಲದ ದಿನ: ಉಡುಪಿ ಶ್ರೀಕೃಷ್ಣನ್ನ ಬಿಡಿದಿವಸದಾಗೆ ತೋರಿಸಿದಿರಿ 
(ಹನ್ಮೊಂದ- ೨೨). [ಬಿಡಿ + ದಿವಸ] 
ಬಿಡಿನುಡಿ (ನಾ). ಪ್ರತಿಯೊಂದು ವಚನವೂ ಬೇರೆ ಬೇರೆಯಾಗಿಯೆ 


ಉಪಯೋಗವಾಗುವಂತೆ ರಚಿತವಾಗಿರುವ ಪದ. ವಚನ ಇತ್ಯಾದಿ: 

ಬಿಡಿನುಡಿಯ ಬಂಟ, ಸತ್ಯವಾದಿ, ಸರ್ವಜ್ಞಕವಿಗೆ ಗಂಗಪ್ಪ ಮನಸೋತಿ 

ದ್ದಾರೆ (ಶಾಸಮಾ. ೦೫೩): [ಬಿಡಿ -- ನುಡ್ಕಿ] 

ಬಿಡಿಬಿಲ್‌ (ನಾ). ಒಂದು ಬಗೆಯ ಜೂಜಾಟ : ನೆತ್ತ ಚದುರಂಗ 
ಪಗಡೆಯ ಚಿತ್ತಾ ಯಂಬೈದುದಾಯ ್ಹಬಿಡಿಬಿಲ್‌ ಸೊಗುಳಿಯುತ್ತಮ 
ರಾದರು ಆಡಲ್ಪೆತ್ತಲೆಯಹ ಭಂಗ ಬಪ್ಪನೆಂಬುದು ಪುಸಿಯೇ೦ (ೋಶಿಸಾ. 
೪00), [?) 

ಬಿಡಿಬೇಸಜು (ವಾ). ಅನಾದರ; ಅಲಕ್ಷ್ಯ; ಉದಾಸೀನ : 
ನುರ್ಕಿನ ಬಿಡಿಬೇಸಜ*ಂ ನೆರೆಯೊಳೆಘಮುರ್ವಣದೊಳಿರ್ಪ 
ಲೆಕ್ಕಿಸದೆ ತೆಕ್ಕಟ್‌ದು ಮುಕ್ಕುಳಿಸಿ ಜಕ್ಕುಳಿಸಿದಂ (ರಾಮಕ್ಕ. 

[ಬಿಡಿ + ಬೇಸಲ್ಕು] 

ಬಡಿಮುತ್ತು. ಬಿಡುಮುತ್ತು (ನಾ). ಪೋಣಿಸದೆ ಬಿಡಿಯಾಗಿರುವ 
ಮುತ್ತು; ಒಂಟಿಮುತ್ತು : ಕ್ಷೀರಸಾಗರದಲ್ಲಿ ನಿರುತ ಬಿಡುಮುತ್ತಿ 
ನಕ್ಷತೆಯ ಸುರಿಸಿದವೋಲು (ತನನೋ. 00-88). ಬಿಡುಮುತ್ತು: ಕಡೆಯಿಕ್ಕಿದ 
ಬಿಡುಮಂತ್ತಿನ ಪೊಡರ್ದುಣ್ಮುವ ಬೆಳಗು ಪೊಳೆವ ದುಗುಲದ ಪಸೆಯೊಳ* 
ತೊಡದ್ದಿರೆ ಪೆಅತಲ್ತಿದೆ ಪಾಲ್ಗಡಲೆನಿಸಿದುದು (ಅಂತ್ರ. 6-0೬) ; ಕಾವಿಲ್ಲದ 
ಕರ್ನೆಯ್ದಿಲ ಪೂವಿಂ ಬಿಡುಮಂುತ್ತು ಬಿಡದೆ ಬಿಡುತಂದಪುವೆಂಬೀ 
ವಸ್ಮಯಮರ ಮಾಡಿದುವಾ ವನಿತೆಯ ನೀಳ್ತ ಕಣ್ಣಳುಂ ಕಣ್ಬನಿಯುಂ 
(ಕುಂತಿ: 9೪-08) ; ಬಿಡುಮತ್ತಿನ ಮಣಿಗದ್ದುಗೆಯೊಳಾಗ ಕಡುನೀಆ್‌ 
ಕಣ್ಣೊಪ್ಪಿದಳು' (ಕ್ರೀಶಾಲ. ೨-0೪). (ಬಿಡಿ + ಮುತ್ತ] 


ಸೊಕ್ಕಿ 
ಮುನಿಗಳಂ 


oat- 30) . 


೬೪೪೮ 


ಬಿಡಿಸು 
ಬಿಡಿಮೊಳೆ (ನಾ). (ಮುದ್ರಣದಲ್ಲಿ ಬಳಸುವ) ಬಿಡಿಬಿಡಿಯಾದ 
ಮೊಳೆ, - ಅಚ್ಚು : ಸರ್ವಸಮರ್ಪಕವಾಗಿ ಬಿಡಿಮೊಳೆಗಳಿಂದ ಮುದ್ರಿಸು 


ಬ 
ವುದನ್ನು ಕಂಡುಹಿಡಿದವನು ಗೂಟೆನ್ಬರ್ಗ್‌ (ಮುರ್ರಕ. ೯). [ಬಿಡಿ* ಮೆಳ್ಳೆ] 
ಬಿಡಿಯ್ಕ 'ಬಿಡೆಯ್ಕ' ನೋ. 


5 | ಬಿಡಿಯ್ಕ್ದ "ವಿಡಾಯ' ನೋ. 


ಅಂಟಿಕೊಂಡಿರದೆ ಬೇರೆಬೇರೆ|' 


10 


25 


30 


86 


ಬಿಡಿಯುತ್ತರ (ನಾ). ಸಂಬಂಧವಿಲ್ಲದ ಮಾತು: ಅಸಂಬದ್ಧವಾದ 
ಮಾತು : ದಾನವೇಶ ರೋಷದಿಂ ಬಿಡಿಯವಿಲ್ಲದೆ ಸಭಾಂತರದಿ ಬಿಡಿ 
ಯುತ್ತರವ ನುಡಿಯಬಹುದೇ (ನನನೋ. ೨೭-೬೩). [ಬಿಡಿ + ಉತ್ತರ] 


ಬಿಡಿಸರಳು (ನಾ). ಒಂದೊಂಡಾಗಿ ಬಿಟ್ಟ ಅನೇಕಬಾಣಗಳ ವರ್ಗ : 
ಕಡುಗಿ ನೂಕುವ 'ಕದನರಾಗಿಗಳೊಡನೆ ಕಾಡುವ ಪಾರ್ಥತನಯನ ಬಿಡಿ 
ಸರಳು ಬೀಲ್‌ದವು ರಮಣರನಮರವಧುಗಳಿಗೆ (ಕುವ್ಮಾರ್ರೋ- ೫-೬೬). 
[ಬಿಡಿ 4 ಸರಳು (-ಆ ಸರಲ್ಮ್‌)] 
ಬಿಡಿಸು. ವಿಡಿಸಂ (ಕ್ರಿ). ೧. ಕಳಚು ; ಸಡಿಲಿಸು; ಕಳೆ: ನಿನ್ನ ಪೆಡ 
ಗೆಯ (ಟ್ಟ]ಂ ಶರದಿಂ ಬಿಡಿಸಿದನಲ್ಲದೆ ಸರಿತ್ಸುತಂ ಬನ್ನವಿನ್ನವೆಂಬುವು 
ಮೊಳವೇ (ಶಂಶಕಾ- ೬-೩೩) ; ವಕುಳದ್ರುಮಕಂ ಮಾಲತಿಗಂ ಮದುವೆ 
ಮಾಡಿದೆಂ ಬಿಡಿಸವರ್ಕೆ ನೀಂ'ಕಂಕಣಮಂ (ಕಾರಂಉ. 8೯೩); ಈ ಕಟ್ಟುಗಳಂ 
ಬೇಗಂ ಬಿಡಿಸೆಂದು [ಕಾಕಾಂ. ಬಿಡೆಂದು] ಬಿಡಿಸಿಕೊಂಡು ಪೋದಳ್‌ (ಕಂಶತಂ- 
೬೬-09). ೨. ಹೋಗಲಾಡಿಸು; ನಿವಾರಿಸು: ನುಡಿಸಿದನೆನ್ನಂ ನಲ್ಲಂ ಬಿಡಿಸಿ 
ದನೆನ್ನಂತರಂಗದನುತಾಪಮಂ (ಅವರಾ. ೩-೨೩೩); ನಂಬದುದಂ ನಂಬಿಸಲುಂ 
ನಂಬಿದುದಂ ಬಿಡಿಸಲುಂ : . . ಬಲ್ಲೆಂ (ಶಂಶಕಾ- ೫-9೬ 5): ಎನ್ನ ಸುತ್ತಿದ 
ಮಾಯಾಪ್ರಪಂಚವ ಬಿಡಿಸಾ ನಿಮ್ಮ. ಧರ್ಮ (ಮಹಾರೇ. ಐ. ೦೯-೨೪); ಎನ್ನ 
ಗರ್ವಾಂಧಕಾರವ ಬಿಡಿಸಿ ರಕ್ಷಿಸು (ಪುರಂಠ- ೨-೯ ಶ್ಲ). ೩. ಬಿಡುಗಡೆ 
ಮಾಡು ; ವಿಮೋಚನೆಗೊಳಿಸು ; ಬಂಧಮುಕ್ತವನ್ನಾಗಿ ಮಾಡು: 
ಅಂತಪ್ಪೊಡೆ ನಿನ್ನಂ ಕಾವ ಗಂಧರ್ವರೆ ಬಿಡಿಸುಗೆ ಪೋಗೆಂದು ಪೊಯ್ದಂ 
ದುರಾತ್ಮಂ (ಶಂಶಕಾ. ೪-೬೦) ; ಈ ಕರುಣಿ ಸಾವಿರಹೊನ್ನನಾದಡೆ ಕೊಟ್ಟು 
ಕುಆಳಯಂ ಬಿಡಿಸದಿರನು (೧ಸಫ್ಯ. ೨6-೦೬); ಖೂಳ ಬಿಡಿಸಾ ಭೀಮಸೇನನ 
_ ತೋಳುವಲೆಯಲಿ ಸಿಕ್ಕಿದನು ಭೂಪಾಲನು (ಳುವ್ಮಾಕ, ೧೩-೪೪). 
೪. ಅಗಲಿಸು; ಬೇರ್ಪಡಿಸು; ಪ್ರತ್ಯೇಕಿಸಂ : ಬಡಿಸಿ ಭುಜಂಗಿಯ 
ತಟ್ಟಿಂ ಪಿಡಿದುಯ್ವಂತೆಳೆಯ ಮಲಯಜಾತಮನಳಿಪಿಂ ತೊಡರ್ದಾ 
ಖಚರಿಯ ತಬ್ಬಂ ಬಿಡಿಸಿ ನೃಪಾತ್ಮಜನನೊರ್ವನುಯ್ದಂ ಖಚರಂ 
. (ಅರ್ರನೀ ೬೯); ಬಲಿದ ಮುಳಿಸಂ ತಿಳುಹಲಿಕೆಯೆಮ್ಮಳವಿಯಲ್ಲೆ ನು 
ತಾತ್ಮಜನ ಕೈಗಳನೆರಡನೊಯ್ಯ,ನೆ ಬಿಡಿಸಿ (8ತಫು. ೪೭-3೩). ೫. ತೆಗೆದಂ 
ಹಾಕು; ವಜಾ ಮಾಡು : “ನಿಮ್ಮ ಅಗಸನನ್ನು ಬಿಡಿಸಿ ನೋಡಿರಿ” 
ಎಂದು ನಾನು ಸಲಹೆ ಮಾಡಿದೆ (ರೇಕತೈೆ. ೨೪. ೬. ಕೀಳು; ಕಿತ್ತು 
ಹಾಕು : ಬಿಜುಗಾಳಿಂಗೆ ಕೆದಟ್‌ರ್ಪಸಿಯ ಹೂಗಳನು ಬಿಡಿಸದೆ . , , 
ನವಪರಿಮಳೆದ ಬಿರಿಮುುಗುಳ್ಗಿಳನವಿಕಳಾತ್ಮನು ಸೆಜ್ಜಿದುಂಬಲು ತವಕದಿಂ 
ತವೆ ಕೊಯ್ದುಕೊಂಡು (ಬಸಶ್ರು. ೨೨-೪); ಅದನ್ನು ಬಿಡಿಸಿ, ತಂದು ಆರಿಸಿ 
ಕಾಳು ಬೇರೆ ಮಾಡುತ್ತಾರೆ (ಮೂಂಂಯ- ೪-೨೪). ಹ. ಕತ್ತರಿಸು; ಕಡಿ; 
ಛೇದಿಸು: ದುರುಳ ನುಡಿದನ ನಾಲಗೆಯ ನಿಡುಸೆರೆಯ ಬಿಡಿಸುವೆ (ಳುನ್ಮಾಳ, 
93-೩೦); ನಿನ್ನ ಗಂಟಲ ಬಳೆಯ ಬಿಡಿಸುವ ಮೃತ್ಯುವಿದೆ ನೋಡಿತ್ತ ತಿರುಗು 
(ತೊರರಾ- ೦-೦೦-೦೩); ಮುಳಿದು. ಕೊಂಡೊಯ್ದೊಡೆ ಜವನ ಗಂಟಲ 
ಬಳೆಯ ಬಿಡಿಸುವೆನು (ಸುಕ್ಕಕಾ. ೨೬-೨೨). ಲೆ. ಲೆಕ್ಕ. ಒಗಟು 
ಮುಂತಾದುವುಗಳಲ್ಲಿಯ ಸಮಸ್ಯೆ ಗೆ ಉತ್ತರವನ್ನು ಕಂಡುಹಿಡಿ, 
ಸಮಸ್ಯೆಯನ್ನು ಬಗೆಹರಿಸು : ನೀವಿಕ್ಕಿ ದ ತೊಡಕ ಬಿಡಿಸಬಾರದು 
ನೀ ಟ್‌ ತೊಡಕನಿಕ್ಕಬಾರದು (ಸಿದ್ಧನ. ಕೆ. ೧೦೬-೩೩೩); ನಮಗಿದರಿದರಿದು 
ನಮ್ಮಳವಲ್ಲ ಆಸುರದ ತೊಡಕಿದಂ ಬಿಡಿಸ ಬಲ್ಲವರಿಲ್ಲ (ತಿರುಕ. ರೇ. 30-9); 


ಬಡಿಸು 


ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಬಿಡಿಸಿದ್ದನು (8ಯಂಠ, ೬6). 
೯. (ಹಾಸುಗೆ, ಚಾಪೆ, ಬಟ್ಟಿ ಮೊದಲಾದುವನ್ನು) ಹಾಸು: 
ಹರಡು ; ಹರವು : ಹಂಸಾವಳಿ ಗಜಾವಳಿ ಮೊದಲಾದ ಪಟ್ಟಾವಳಿಯ 
ದಿಂಡುಗಳಂ ತರಿಸಿ (ಚೆ]ಂದದೊಳಿರಿಸಿ ತರತರದಿಂ ಬಿಡಿಸಿ (68ರ. 6-04); 
ಬಿಡಿಸುತ್ತುಂ ಬೆಳ್ಳಾರಮಂ . ಸಡಿಲಿಸು ಘಾಸಮನೆನುತುಗ್ಲಡದಿಂ 
ಮುತ್ತಿದುದು ಪುಲ್ಲೆಯಂ ಭಿಲ್ಲೌಘಂ (ಉರಿ. ೨-೩೦). ೧೦. 
(ಚಿತ್ರ 2 ರಂಗವಲ್ಲಿ ಮುಂತಾದುವುಗಳನ್ನು) ಬರೆ ; ರೇಖಿಸು; 


ಚಿತ್ರಿಸು : ಆಗಿನ ಕಾಲದಲ್ಲಿ ಚೀನಿಯರು , . . ಹೂ, ಹಕ್ಕಿ, ನಿಸರ್ಗದ 
ಶ್ಯ ಮೊದಲಾದುವನ್ನು ಬಿಡಿಸುತಿದ್ದರು (ಐಾಂಶ್ರ- 11, ೬60); ಚಿತ್ರ 
ಬಿಡಿಸುವುದು ಮಕ್ಕಳಿಗೆ ಬಹು ಪ್ರಿಯವಾದ ಒಂದು ಹವ್ಯಾಸ (ಕಂಕೋ: 


vir. ೩%). ೧೧. ಕೊರೆ; ಕಂಡರಿಸು ; ಕೆತ್ತು : ಅಲ್ಲಿ ನಿತ್ಯಮಹ 
ಮೆಂಬುದು . . . ಭಕ್ತಿಪೂರ್ವಕದಿಂ ಶಾಸನಂ ಬಿಡಿಸುವುದುಂ ಮಂನಿಜನಂ 
ಗಳಂ ಪುಟು ಪರಜ 4೦ (ಅಶಿಫು- ೦೨-೦5); ಇ ಷ್ಟನ್ನೂ ಅಭಿನ್ನಕಲ್ಲಿನಲ್ಲಿ 
ಕೆತ್ತಿ ಸುತ್ತಲೂ ಅಂಚಿನಲ್ಲಿ ಪ್ರಭಾವಳಿ ಬಿಡಿಸಿದೆ (ಜೋರೆರೇ. ೪). 
೧೨. (ಅತಿಥಿಗಳು) ಬೀಡು ಬಿಡುವಂತೆ ಮಾಡು ; ತಂಗಲು 
ಅನುವು ಮಾಡಿಕೊಡು ; ವಸತಿಗೊಳಿಸು : ಗಂಗಾಸಿಂಧುಮಧ್ಯಕ್ಷಿತಿ 
ಪತಿಗಳುಮಾ ತಾಣದೊಳ್‌ ಬಂದು ಕಾಣ್ಬರ್‌ ಪಲರೆಂದೆಂತಲ್ಲಿ ಚಿಲ್ವಾಗಿರೆ 
ಬಿಡಿಸಿದನುರ್ವೀಶ್ವರಂ: ತನ್ನ ಬೀಡಂ (ಅಂಫು. 04-30); ಅರಮನೆಯೊಳ 
ವರವರ ಹವಣಜ್‌ದರಸುಗಳ ನೆಅ3 ಬಡಿಸಿ ವಾಣಿಜವರನು ನಾಂದೀಮುಖದ 
ಬಳಿಕೊಂದಿಸಿದನೊಲವಿನಲಿ (ನಂತ. ೭-೪೪); ಪೊಡೆಸು ಭೇರಿಯನಿಂದೆ 
ನಡೆಸು ಮತ್ತ್ರೈೈನ್ಯಮಂ ಬಿಡಿಸು ಪಾಳೆಯವನು (ಕಂತು. ೪೬-೨೨)- 
೧೩. ನೆಲೆಗೊಳಿಸಂ ; ಇರಿಸು; ಇಡು : ಅಲ್ಲಿ ಜಲಕೇಳಿಯಾಡುವ 
ಗಾಡಿಕಾರ್ತಿಯರಂ ್ಹಕಾಡಲೆಂದೊಕ್ಳೆಗಳಂ ತಂದು ಬಿಡಿಸಿಯವರ್ಕೆ 
ಪಾಖಲನೆಆ್‌ದು ನಡೆಪುತಿರ್ಪನ್ನೆಗಂ (ಶಂಕತಂ. ೧೨೩-0೯) ; ಆ ಸುರನರ 
ಭುಜಂಗಮರಿತ್ತ * ವಸ್ತುಗಳ ಸರಯುವಿನ ತೀರದಲಿ ಯೋಜನವೆರಡ 
ಅಳತೆಯ ವಿಶ್ವಕರ್ಮೋದ್ಮರಣರಮ್ಯಾಗಾರದಲಿ ಬಿಡಿಸಿದನು ಭೂಪಾಲ 
(ತೊರರಾ. 0೦-೭-೩). ೧೪. ಸಂಬಂಧವನ್ನು ಕಳೆದುಕೊಳ್ಳು ; ಅಗಲು : 

ಅರಸನುಮಂ ಸ್ವಜನಪರಿಜನಬಂಧುವರ್ಗಮುಮಂ ಬಿಡಿಸಿ ಶ್ರೀವರ್ಮ 
ರೆಂಬಾಚಾರ್ಯರ ಪಕ್ಕ ದೆದೀ ಕ್ಷೆಯಂ ಕೈ ಕೊಂಡು (ನಡ್ಡಾ ರಾ. ೬೪-೨6); ಎನ್ನ 
ಪಂಬಲನಿದಂ ಬಿಸುಡಿಂ ಬಿಡಿಮೆಂದು ಖೇ ಚರಂ ಬಿಡಿಸಿದನಾಪ್ತರಂ ಬಿಡಿಸು 
ವಂತಿರೆ ಮೋಹದ ಬಳ್ಳವಳ್ಳಿಯಂ (6ಪು. ೨-80) । ಗಂಧರ್ವರಾಜ 
ನಂದನೆಯಿಂ ತನ್ನನೆಂತಾನುಂ ಬಿಡಿಸಿ ಬೀಟಿಕ್ಕೊಂಡು ನಿಜಸ್ಕಂಧಾವಾರಕ್ಕೆ 
ಪೋಗಲೆಂದು ತದೀಯಭವನಮಂ ಪೊಜಿಮುಟನ್ಟಿ (ಕಾದಂ. ೨೩೩), ೧೫. 
ಸಡಿಲಗೊಳಿಸು ; . ಸುಗಮವಾಗಿಸು : ಕೈದುಕಾಜರ ಬಿಗುಹು ಘನ ನೀ 
ಹೊಯ್ದು ಮೊದಲಲಿ ಬಿಡಿಸು ಬಳಿಕಾವೈದಿ ನಿನ್ನನು ಕೂಡಿಕೊಂಬೆವು 
(ಕಾವ್ಮಾರ್ರೋ. ೪-೪೪) ; ಮಾಧವನ ಸಮ್ಮ್ಮುಖವ ಬಿಡಿಸುವ ಸುದಂಡ 
ಧಾರಿಗಳು ವೊಲಿದುಗ್ನ,ಡಿಸಲು (ನವರೋ. 00-06), ೧೬. (ಸಿನಿಮಾ. ನಾಟಕ 
ಮುಂತಾದುವಕ್ಕೆ) ಪುಕ್ಕಟೆಯಾಗಿ ಪ್ರವೇಶಿಸಲು ಅವಕಾಶವಾಗು 
ವಂತೆ ವಾಡು : ಇವತ್ತು ನಮ್ಮನ್ನು ಬಿಡಿಸುತ್ತೀರಾ ನಾಟಕಕ್ಕೆ ? 
(ಕೀಲ. 0೬೨). ೧೭. ನೀಡು, ಕೊಡು: ಬಿಳಿಯಕ್ಕಿಯುಂ 
ಸೊಲ್ಲಗೆಯು ಬಿಟ್ಟಿಯುನ್ನುಪ್ಪ 4 ಮುಮನೆಲ್ಲಾ ಕಾಲಕ್ಕಂ ಸವ್ವ ೯ಬಾಧಾಪರಿ 
ಹಾರವನಾಗೆ ಬಿಡಿಸಿದರೆ (ಎಳೆ. 111, ಶ್ರೀರಂಗ. ೦೪೬-೦೪; ಸು. 9007); 
ಶ್ರೀಮತ್ಸ[ದೃ]ಬ್ಬರಸಿಯರ್ತ್ತಮ್ಮ ಬಸದಿಗೆ ದಾನಸಾಲೆಗೆ ಬಿಡಿಸೆ (3993. 
950)- ೧೮. ಚಿತ್ರಿಸಿ. ಕಸೂತಿಮಾಡು : ಕೌಶೀಯ 
೨ ತೆರಳೆಯ ಹುಟು ಮಂಕುಲಾಕಾರದಿಂದ ವಮಾಡಿದುದ ಬಿಡಿಸಿ ನೆಯ್ದ 
ಸೀರೆ (ಕಾಣಾ. 8) ವಿಡಿಸು: ೧೭. ಇಗ್ಗಲಿಯೂರಾ ಗವತೆಯ 


XI—i,ag-e; 


೬೪೪೯ 


ಬಿಡು, 


ವಿಡಿಸಿದರ್‌ (ಮೈ ೮೦. ೦೯೩೦. ೪೦-6 ; 9ನೆಯ ಕತ). 
ಬಿಡಿಸಿ ನೋಡು ಎ ವಿಶ್ಲೇಷಿಸು; ವಿವರವಾಗಿ ಪರಿಶೀಲಿಸು : 
ಅದರ ಇತಿಹಾಸವನ್ನು ನೋಡುವುದಕ್ಕೆ ಮುಂಚೆ ನಿಟ್ಟೂರನ್ನು ಬಿಡಿಸಿ 


ನೋಡುವ (ಏಟ್ಕೂಶಾಂ. ೨). (ಬಿಡು, * - ಇಸ್ಸು] 


5 |ಬಿಡಿಹೂ, ಬಿಡಿಹೂವು (ನಾ). ಮಾಲೆಯಾಗಿ ಕಟ್ಟದಿರುವ ಹೂವು ; 


ಪ್ರತ್ಯೇಕಪ್ರತ್ಯೇಕವಾಗಿರುವ ಹೂವು: 
ಬೇರೆ ತೆಗೆದಿಡು (ಕಂ). ಬಿಡಿಹೂವು : 
ಮುಂಡಿದುಕೊಳ್ಳಬಾರದೇ ? (ಗಾರೆ.) 


ಸ್ವಲ್ಪ ಬಿಡಿಹೂಗಳನ್ನು 
ಬಿದಿಹೂವಾಂದರೊ ಯಮುಡಿಗಿ 


(ಬಿಡಿ * ಹ್ಮೂ (ಇವ್ಯೂ) ] 


ಬಿಡಿಹೂವು 'ಬಿಡಿಹೂ ' ನೋ. 


10 |ಬಿಡಿಹೋರೆ (ನಾ). ಒಬ್ಬನೇ ಮಾಡುವ ಕೆಲಸ. -ವೃಶ್ತಿ.--ಕಸಬು : 


20 


25 


35 


4ರ 


ಕೈಕಸಬುಗಾರರು ತಮ್ಮು ಬಿಡಿಹೋರೆಗಳನ್ನು ಬಿಟ್ಟು ಕಾರಖಾನೆ, ಗಿರಣಿ 
ಮುಂತಾದ ಪ್ರಚಂಡಸಂಘಟನೆಯ ಒಳಕೀಲುಗಳಾಗಿ ದುಡಿಯತೊಡಗು 


ವರು (ಮಾವಾರ. ೧೦೦)- [ಬಿಡಿ + ಹೋರೆ,] 
ಬಿಡು, ವಿಡು (ಕ್ರಿ). ಬಿಟ್ಟ. ವಿಟ್ಟಿ,  (ಭೂತಕೃ). ಬಿಟ್ಟು 
(ಭೂತನ್ಯ್ಕೂ)- ೦. ತೊರೆ; ತ್ಯಜಿಸು : ಪರಲೋಕಮಿಲ್ಲದಂದು 


ತಲ್ಲೋಕಸುಖಾನುಭಾವನಾಪೇಕ್ಷೆಯಿನೈಹಿಕಸುಖವಿಮುಖನಾಗಿ ಶರೀರಾರ್ಥ 
ವ್ಯಯಂ ಮವರಾಡುವಾತಂ.ಕಯ್ಕದಂ ಬಿಟ್ಟು ಕಂಲದರ್ಕೆಅಗುವಾತನಂ 
ಪೋಲನ್ಕಿ೦ (ಅರಿತು. ೨.೯ ನ); ಹಗೆ ಸಮಾಪವಾದೆಡೆಯಲ್ಲಿರಲಾಗದು 
ಯುದ್ಧಂ ಮಾಡಲಾಗದು ಆ ದೇಶಮಂ ಬಿಟ್ಟು ಪೋಪುದು (ಶಂತತಂ- 
೩೯-೨೩); ಪದ್ಮವ್ಕೂಹದಲಿ ಹೊಕ್ಕಾಳು ಮರಳಿದಡಸ್ತ ವಿದ್ಯಾಭಾಳಲೋಚನ 
ನೆಂಬ ಬಿರುದನು ಬಿಟ್ಟೆ ನಾನು (ಕುನ್ಮಾರ್ರೋ- ೪-೪). ೨. ಅಡ್ಡಿಯಿಲ್ಲ 
ದಿರು; ತಡೆಯಿಲ್ಲದಿರು: ಎಲೆಲೆ ದೊರೆ ಸಿಕ್ಕಿದನು ಸಿಕ್ಕಿದನಳಿದುದೋ 
ದ್ರೌಪದಿಯ ಸಿರಿಯೆಂಬುಲುಹ ಕೇಳುತ ಪಾರ್ಥ - ಬಂದನು ಬಿಟ್ಟ 
ಸೂಢಿಯಲಿ (ಕುನ್ಮಾರ್ರೋ. ೨-೩). ೩. ಕಟ್ಟಿನಿಂದ ಸಡಿಲಗೊಳಿಸು ; 
ಹಿಡಿತದಿಂದ ಕಳಚು ; ವಿಮೋಚೆನೆಗೊಳಿಸು ; ಬಿಡುಗಡೆ ಮಾಡು : 
“ಬಿಡು-ವಿಮೋಚನೇ” (ಕಮುರಾ); ಒಂದಂ ಕ್ರಿಯಾವಿಶೇಷಣಮಂ ದೊರೆಕೊಳೆ 
ಸಯ್ತು ಪೇಟದದಣಕೊಳೆ ಪೆಜಿತಂ ಸಂಧಿಸಿ ಪೇಲಜ್ಹೊಡೆ ಕೃತಿಯೊಳ 
ಗೊಂದಿರದೆರಡಕ್ಕೆ ಬಿಟ್ಟ ಕಜುವಂ ಪೋಲ್ಲೂಂ (ಕರಾ. ೨-೯); ಕೊಂದೊಡೇ . 
ವಂದಪುದೆಂದು ದುರ್ಯೋಧನನಲ್ಲಿಗೆ ಪೋಗೆಂದು *ಟ್ಟಿದ ಕಟ್ಟುಗಳಂ ಬಿಟ್ಟು 
ಕಳೆದೊಡೆ ಜಯದ್ರಥಂ ಸಿಗನ್ಸಿಗಿ (ಶಂಶರಾ- ೭-೩೨ ನ) ; ತೆಂಗಿನ ಪೊಸ 
ನೇಣಿಂದಜುದಿಂಗಳ್ವ ರಮುಡಸಿ ಕಂಬಿಯಂ ಕಟ್ಟಿದೊಡಂ ತಾಂ ಗಡ ಬಿಟ್ಟೊಡೆ 
ಮತ್ತಂ ಪಿಂಗದು ಡೊಂಕೆಂಬ ನಾಯ ಬಾಲದ ತೆಜಿದಿಂ (ರತ್ನಮ್ಮ. ೨-೪೨) 
೪. ಕಳಚಿಕೊಳ್ಳು: ಬೇರೆಯಾಗು; ಉಚ್ಚು: ಸಡಿಲವಾಗು: ಮಾಯಾ 
ಪಾಶ ಹಿಂಗಿ ರ್ಮ ನದ ಗಂಟು: ಬಿಡದನ್ನಕ್ಕ ಕೂಡಲಸ ಂಗಮದೇವನೆಂತೊಲಿ 


'ವನಯ್ಯಾ (೧ಸನ. ೨೦೨); ಹೆ೧ಗರುಗೆಟ್ಟು "ದು ಕುಮುದ ಕಮಳದ ಬಿಗುಹು 


ಬಿಟ್ಟುದು ಚಕ್ರವಾಕದ ತಗಹು ಕೆಟ್ಟುದು ಹೇಳಿನಲು ರಂಜಿಸಿತು ದೀಪಾಳಿ 
(ಕುನ್ಮಾರ್ರೋ- ೦೩-೩೪). ೫. (ಉಸಿರು ಮುಂತಾದುವನ್ನು) ಹೊರ 
ಹಾಕು; ಸೂಸು; ಹೊರಹೊಮ್ಮಿಸು : ನಾಸಿಕದಿ ಬಿಡುವಾನಿಲಂ ರೇಚಕ 
ಮೆನಿಕ್ಕು (ಮಂಗರಾ. 0೬-0೪); ಕುಲಶೈ ಬಲಂಗಳಾಸಲ್‌೦ ಕಂ ದರದ ಮೊಗದಂದೆ 
ಬಿಡುವ ಬಿಸುಸುಯ್ಕೆಲರ್‌ ಬಂದಪುದೆನಲ್ಕೆ ರುಳೆದಿಂ ಬಿಡದೆ ಬೀಸು 
ತಿರ್ದುದು ಗಾಳಿ ಬೇಸಗೆಯೊಳು (ಕಳಾ. ೦3-೩)- ೬. (ನಾಯಿಯನ್ನು) 
ಮೇಲೆ ನುಗ್ಗಿಸು. - ಛೂ ಬಿಡು: ಸೀಳ್ನಾಯ್ಸಳಂ ಬಿಡು ಕೋಲಂ 
ತುಡು (ಕಾದಂತೂ. 0೦೬೦) ; ಒಂದು ಮೊಲಕ್ಕೆ ನಾಯನೊಂಬತ್ತ ಬಿಟ್ಟಂತೆ 
ಎನ್ನ ಬಿಡು ತನ್ನ ಬಿಡೆಂಬುದು ಕಾಯವಿಕಾರ (೨ಸನ- ೩೬)- ೭. ತೆಗೆ ; 
ತೆರೆ; ಅಗಲಿಸು : ಅಂತು ಕಾದೆ ವಿದ್ವಿಷ್ಟವಿದ್ರಾವಣನ ಮೊನೆಯಂಬಿನಂಬೇ 


ಅರಿಂಗಳ್ಳಿ ಕಿಂಪೆರುಷರ್‌ ಕಾಪುರುಷರಂತೆ ಬಾಯಂ ಬಿಡೆಯುಂ 


ಬಿಡು, 


(ತಂಶಠಾ. 3-೪6 5) ; ಬಿಡುಗುಂ ಬಾಯಂ ನೆಲದೊಳ್‌ ಪಡುಗುಂ . 

ವಸುಭೂತಿ ಧೈರ್ಯವಿಲ್ಲದೆ ಮನದೊ೪* (ರರ್ಮಾಮ್ಮ. ೦-೦೩೬): ಬಿಟ್ಟ ಕಣ್ಣು 
ಬಿಗಿದ ಹುಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟು ಗುಡಿಯ ಕೂಡಲಸಂಗಮದೇವ 
ಹಿಡಿವಡೆದ (8ಸನ. 609)- ಲೆ. ವಾಹನ . ಕುದುರೆ ಮುಂತಾದುವನ್ನು 
ಓಡಿಸು. ನಡೆಸು : ತನ್ನ ಸಂಗಡದವರುಂ ಪರಿಗ್ರಹಮಮೆಯ್ತೂರಲಾಜದೆ 
ಹಿಂದೆ ನಿಲ್ವಿನಂ ಕಡುಪಿನೊಳಂದು ಬಿಟ್ಟನತಿಶೀಘ್ರದೆ ವಾಜಿಯನಾ ನೃಪೋ 
ತ್ರಮಂ (ಕಾದಂಘೂ- ೬೨೦); ನೀನಾ ಪಶುವಂ ಬಿಡುವ ಪೊಡೆವ ಕಳಕಳವುಂ 
ಕೇಳ್ದು ಪಾರ್ವನೆಲ್ಹತ್ತೊಡೆನ್ನ ಕಾರ್ಯಂ ಕಿಡುಗುಂ (ಶಂತತಂ-3%೭-09): 
ಬಿಡು ರಥವನಾ ದ್ರೋಣನಿದಿರಲಿ (ಕುನ್ಕಾರ್ರೋ. ೨-೩೩). ೯. (ಬಾಣ. 
ಈಟಿ ಮುಂತಾದುವನ್ನು) ಎಸೆ; ಹಾಕು; ಪ್ರಯೋಗಿಸು : ಮತ್ತ 
ಮಲ್ಲಿ ಬಡಿವುದುಂ ಬಿಡುವುದುಂ ಚಾಪವಿದ್ದೆಯೊಳ್‌ (ಎಇ. ೩11, 
೩೩೨-೪೦ ; 929) ; ದೊಣೆಯಿಂದಂ ತೆಗೆವಾಗಳೊಂದು ತುಡುವಾಗಳ್ಬತ್ತು 
ಬಾಣಂ ಧನುರ್ಗಾಣದಿಂದಂ ಬಿಡುವಲ್ಲಿ ನೂಟಿ (ಗರಾಯೂ- ೩-4) ; ತುಡು 
ವಾಗಳೊಂದು ಬಿಲ್ಲಿಂ ಬಿಡುವಾಗಳು ಲಕ್ಕೆ . . ಅಪ್ಪು ವು ಗಡ ಪಾರ್ಥನ 


ಬಾಣವೆಂಬರ್‌ (ಸಮತ. ೦೦-೦೬). ೧೦. ಉಳಿ; ಹೊರತು 
ಪಡಿಸು : . ಭಟ್ಟರೆ ಕೇಳಿಂ ನಿಮ್ಮಂ ಬುಟ್ಟು ಕೆಲರ್ಕುಲಜರೊಳರೆ 
(ಧರ್ಮಾಮ್ಮ .." ೦-೦೨೦) : ಹರನಿಂದುರ್ವಿಗೆ ದೈವವೇ ಕಿರಣಕಿಂದುಂ 


ಬಿಟ್ಟು ಸೊಂಪುಂಟೆ (ಸೋಮೇಕ. ೬). ೧೧. ನಿರ್ಲಕ್ಷಿಸು ; ಗಣಿಸದಿರು: 
ಈ ನಡುಗುವುವಲ್ಲವೇ ತೊಡೆ ನಿತಂಬದ ಬಣ್ಬಿನೊಳೇವುದಕ್ಕ ಪೋ ಬಿಡು 
ಕಟಿಸೂತ್ರಮಂ(ಶಂಶಕಾ - ೩-೪೬೩): ಗುಣದೋಷವಾನಣಿದವಜಕೊಳ್ಳುಣವುಂ 
ಕೈಕೊಂಡು ದೋಷಮಂ ನೆಣ ಬಿಡುವಾ ಗುಣವಂತನ ಮುಂದೋ 
ಮಗೆ (ಸಮಶ- 0-೬೩೩). ೧೨. ಬಿಡಾರ ಹಾಕು ; ತಂಗು ; ನೆಲಸು; 
ವಸತಿ ಮಾಡು : ಮಹಾರಾಜರು[೦] ಬಾಣರಸರುಂ . . . ಸಮಸ್ತಬಲಂ 
ಬೆಆ್‌ಸಿ ಬಿಟ್ಟೊಡೆ (ಎಇ. ೩೫1೪. ೦೯೧-೮ ; ಸು. 886) ; ಆರಾನುಂ ಬಟ್ಟೆ 


ಓಟ 


ವೋಪರ* ಬೀಡಂ ಬಿಟ್ಟಿರ್ದರ್‌ ನಿಟ್‌ಸುವರ್‌ (ವರ್ಮಾರಾ - 6-3): 
ಹರಿಗನಾ ಕಂರುಕ್ಷೇತ್ರದೊಳಂತೇನುಂ ಮಾಣದ ಬಿಟ್ಟುದನಾ ನೆಗಲ್ಹ 
ಸಂಯೋಧನಂಗೆ ಚರರಆ್‌ಪುವುಮಂ (ಕಂತಠಾ: ೧೦-ಂ) ; ಬಲ್ಲಿಯಂಂ 


ದುರ್ಯೊೋಧನನನಅಸಿ ಕಾಣದೆ ವಿಸ್ಮಯಂಬಟ್ಟವನ ಬಿಟ್ಟಿ ಬೀಡಿಂಗೆ ನಿಟ್ಟುರಿ 
ಗೊಂಡು (ಗರಾಯೂ. ೬-೨6 5). ೧೩. ಅವಕಾಶ ಕೊಡು ; ಆಸ್ಪದ 
ಮಾಡಿಕೊಡು : 
ವುದು (ಶಂಕತಂ. ೦೪-೨) ; ಅವರವರ ಸ್ವಸ್ಥಾನಂಗಳ ಸಲುಗೆಯುನಅಾದು 
ಬಿಡುತ್ತಿದ್ದೆ ಕೂಡಲಸಂಗಮದೇವರಲ್ಲಿ ಬಸವಣ್ಣನ ಕಾಲವೇಳೆಯನಟ್‌ದು 
(ಸರ್ವವ. 60-೪೩೩) ೧೪. ಕೊಡು ; ನೀಡು: ಕಿಟ್ಟಾನದೇವಕೆ 
ಎಲ್ಲಮಾನ್ಸರ್ವಪರಿಹಾರಂ ಬಿಟ್ಟ (ಎಕ. ೪1, ಕೊಪ್ಪ: 
6761) ; ಪುನ್ನಾಡಜುಸಾಸಿರಕ್ಕೆ ಎಆಕಯರ್‌ ನೆಲಕ್ಕಿ ಸೊಲ್ಲಗೆ ಬಿಟ್ಟು 
(ಎಳೆ. 111; ನಂಜನ- ೨೬-೩ ; ಸು. 810) ಕ ನೈಸ್ಮಿಕತಪೋಧನರ್ಗ್ಗಂ ಬಿಟ್ಟ 
ಮತ್ತರ್‌ ೪ (ಇಇ: ಸ1-1, 000-08; 3064). ೧೫. ಸುರಿಸು; ಚೆಲ್ಲು: 
ಮಿಡಿದೊಡೆ ತನಿಗ(ರ್ವ] ರಸಂ ಬಿಡುವುವು (ಶುಶಕಾ. ೦-೩೬): ಬಿಟ್ಟೆಸೆದುದು 
ಪೊಣವಾಜಿಂ ಮುಟ್ಟದ ತರುಣೀಸುಗಿಂಧಕೇಶಂ ತೆಗೆದಿಂ ಕಟ್ಟಿದಪರೆಂದು 
ಬಾಷ್ಟಂ ಬಿಟ್ಟೊಡನೆ ಬಟಲ್ಲೂ ವಟ್ವವೋಲಳಿರವದಿಂ (೦ೀರಾವ- 09-0೩). 
೧೬. ಸುರಿ; ಹುಯ್ಮು : ಎರಕಕ್ಕೆ ಬಿಟ್ಟ ಕರುಎನಂತೆ ಮಣು 
ಗುತತ್ತಿ೦(೦ರ್ಮಾಮ್ಮ . 0-0೬೨); ಖಡುಗದಡವೊಯ್ಲ್ಲಗಳಲಡುಮುದ್ದಡಸಿದರು 


೩೪-೭ ; 


ಸೂಕರನ ತುಪ್ಪವ ತೊಡೆದರಿಲ್‌ದೇಟ್‌ನೊಳು ಬಿಟ್ಟರು ತೈಲಧಾರೆಗಳ 
(ಕುವ್ಯೂಳೀ. ೩-೪೨). ೧೭. ಚಿತ್ರಿಸು ; ಬರೆ: ಹೆಂಗಸರು ಮನೆ 


ಮುಂದೆ . . . ಆಕರ್ಷಕವಾಗಿ ರಂಗೋಲಿ ಬಿಡುತ್ತಾರೆ (ರೋರೆರೇ, ೨೩)- 
೧೮. ಶಿಲೆಯಲ್ಲಿ ಕೆತ್ತಿಸಿ ದಾನಮಾಡು : ಜಿನಗೃಹಂಗಳ್ಲಿ ತನ್ನ 


ತನ್ನ ಪ್ರಕೃತಿ ಬಿಡದಿರಲ್‌ ಆಜಕೆಯೇನ೦ ಮಾಡು |: 


೬೪೫೦ 


35 


40 


ಬಿಡ್ಗು 


ಮನೆಯಿಂ ಗಂಧಪುಷ್ಟಾಕ್ಷತಾದಿಗಳನುಯ್ವುದುಂ . . . ಶಾಸನಂಗಳಂ 
ಬಿಡುವುದುಂ ಮುನಿಜನಂಗಳಂ ಪೂಜಿಸುವುದು ಂ ಚತುರ್ಮೂಖಮೆಂಬುದು 
(34 ಫಂಫ- ೨೦೦). ೧೯. ಹೋಗಲು ಅನುಮತಿಸು ; ಬೀಳ್ಕೊಡು ; 
ನಿರೂಪ ಕೊಡು : ಎನ್ನ ಪಂಬಲನಿದಂ ಬಿಸುಡಿಂ ಬಿಡಿವೆಂದು ಖೇಚರಂ 
ಬಿಡಿಸಿದನಾಪ್ತರಂ ಬಿಡಿಸುವಂತಿರೆ ಮೋಹದ ಬಳ್ಳವಳ್ಳಿಯ೦ (ಆಂಫ. ೨-೩೦): 


ಬಹುಕಳಾಳಾಪಂಗಳಂ ಕಲ್ತು , ಬರ್ಪೆವಮೋಘ: ಬಿದಿಮೆಂಬುದುಂ 
(ಸುಕುಮಾ. ೨-೩೩), ೨೦. ಗಳಹು ; ಆಡು; ನುಡಿ: ತೊಟ್ಟ 


ಜೋಹಕೆ ತಕ್ಕ ನುಡಿಗಳ ಬಿಟ್ಟೆವಲ್ಲದೆ ನಿಮ್ಮ ರಾಯನ ಕಟ್ಟಲಾಜಿವೆ 
(ಕುೋರ್ರೋ,. ೨-೩೨). “ಬಿಡಕಿ' ಪರಾ. ೨೧. ಕೆಳಕ್ಕೆ ಇಳಿಬಿಡು: 
ನೇತಾಡುವಂತೆ ಮಾಡು; ಜೋಲಾಡಿಸು : ವಾಯುರಥಂ 
ಪ್ರಭಾವತಿವೆರಸು ಸಿದ್ಧಕೂಟಚೆ _ತ್ಯಾಲಯದ ುಂದಿರ್ದು ಬಿಟ್ಟ 
ಮಾಲೆಯಂ ಮುಟ್ಟಲೀಯದೆ ಮೇರುವಂ ತ್ರಿಪ್ರದಕ್ಷಿಣಂ 
ಗೆಯ್ದು ಕೊಳಲಾಜದೆ (ಶಾವುಂಫು. ೬೪): ಬಿಡೋ ... 

(ಕಾಯಕ. ೭೪). ೨೨. ಕ್ಷಮಿಸು : ಕಕ್ಕಸದಿಂ ಕಾದಿ ಹಿಮ್ಮೆಟ್ಟಿ 
ಮಜಕಿಮೊಕ್ಕಡೆ ಬಿಡೆನೆಂದ ನಗುತೆ (ಮೋಹತ. ೩೪-೩೪). ೨೩. ನ 
ಹರಡು : ಒಂದು ಹರಿಣಿ ತನ್ನಯ ಪರಿಸ್ಪಂದಸಹತೆಯ್ದ್ದತಿರೆ ಪರಿವರಿಪ 
ಕುಳ್ಳಿ ಚ್ಚು ಮಂಂದುಗಡೆ . . . ಬಿಟ್ಟ ಬೆಳ್ಳಾರಬಲೆಯೆಡಗಡೆ 
ಅನುವರವನು ಮಾಣಿಪರಿಲ್ಲ (ಸಮ್ಮಕ್‌. ೨-೪೭). ೨೪. ತೂಡಗಿಸು : 
ಆರಂಭಮಾಡಿಸು : ನಾಲ್ಕು ಆಳುಗಳನ್ನು ಈ ಕೆಲಸಕ್ಕೆ ಬಿಟ್ಟರೆ ಬೇಗ 
ಮುಗಿಸಬಹುದು (ಕೂಂ). ೨೫. (ಸಾಲದಲ್ಲಿ ಅಥವಾ ವ್ಯಾಪಾರ 
ಮಾಡುವಾಗ ವಸ್ತುಗಳ ಬೆಲೆಯಲ್ಲಿ, ರಿಯಾಯಿತಿ ತೋರಿಸಂ ; 
ಸೋಡಿ ಕೊಡು : ಸಾವಿರಾರುರೂಪಾಯಿಗಳ ವ್ಯಾಪಾರ ಮಾಡಿರುವಾಗ 
ರೂಪಾಯಿಯೂ ಬಿಡುವುದಿಲ್ಲಮೆದರೆ ಹೇಗೆ? (ರೂಂ). 
ವಿಡು : ೧. ವಿದ್ರುಮಾಧರ ಶಾನ್ತಿಸೇನಮಂನೀಶನಾಕ್ಕಿಎ ವೆಳ್ಳೊಳಅದ್ರಿ 
ಮೇಲಶನಾದಿ ವಟ್ಟಪುನರ್ಭವಕ್ಕೆಆ3 ಆಗಿ (ಎಳ. 11. ೩೦-೪ ; ಸು. 650). 
ಓ.ಕೆಟಲೆನಾಡ ಬೆಳತೂರ ಪಡುವಣದೆಸೆಯ ಮೊಅಡಿಯೊಳ್‌ಪಿರಿಯ ಪನ್ಹಿಗೆ 
ಎಟ್ಟೊಡೆ ಪನ್ಹಿಯುಂ ನಾಯುಮೊಡಸತ್ತುವು (ಎಕ. 111; ಮೆಂಡ್ಮ- ೪೦-೦೦: 
950). ೧೪. ಸಬ್ಬಿಬ್ಸದರ್‌ ವಿಜಾರಸರುಂ ಪಲ್ಮಡಿಗೆ ಕುಜುವಿದ್ಬಿಡಿವಿಟ್ಟುರ೯ 
ಅದಾನಳಿವೊನ್ನೆ ಮಹಾಪಾತಕಮ್‌ (ನ್ನೊಆಂ: ೧೯೩೬, ೧೬-೦೫ ; ಸು: 450); 
ಅನುಜೊ ಇನ್ನು ಕನಲ್ಲೊಳ ನನ್ನಿಯಾಲರಾ ವಿಟ್ಟದು ಪಡೆವೈಲಾಮು 


ನೆಲಂ 


ಪರದೆ:ನಾ 


ಹತ್ತು 


ಅಮಸಪಾಲುಂ (ಎಕ. ೪1, ಶಿಕ್ಕಮ- ೫೦-೩: ಸು. 480?) ; ಶಿವಮಾರಂ 
ಪ್ರಿಥುವೀರಾಜ್ಯಂಕೆಯೆ ವೆಡಿರುನ್‌ ರ್ಸ್ವರ್ಗತ್ತಿಆ್‌ಯ ಮರಿಯಾದಿ 


ಕೊಟ್ಟಾನ್‌ ಸೇಬೆಗೆ ವಿಟ್ಟಾರಳ (ಎಕ. 1೪ (2), ತೆಗ್ಗಡ. ೧೫೬-೪ ; ಸು.760) - 

ಬಿಟ್ಟ ಬಾಯಿ. ಬಿಟ್ಟ ವಾಯ್‌ ಇ(ಆಶ್ಚರ್ಯ.ಭಯ ಮಂಂತಾದಂವು 
ಗಳಿಂದ) ತೆರೆದ ಬಾಯಿ: ಭಗವಂತನ ಮಹಿಮೆಯನ್ನು ದಾಸರು 
ಹೃದಯಂಗಮವಾಗಿ ವರ್ಣಿಸುತ್ತಲಿದ್ದಾಗ ನೆಟ್ಟ ಕಣ್ಣೂ ಬಿಟ್ಟ ಬಾಯೂ 
ಆಗಿ ಜನರು ಕೇಳುತ್ತಲಿದ್ದರು (ಕಾತಾಮು- ೨೫೨); ಬಿಟ್ಟ ವಾಯ? ಬಿಟ್ಟಂತಿರೆ 
ಬಂದಾಕೆ ಪೊಕ್ಕಳಿರದರಮನೆಯಂ (ಶಾಂಶಿಪು- 9-004) - ಬಿಟ್ಟಾಡಿಕೊಳು -- 
ಮನಸ್ತಿಯಾಗಿ ನಿಂದಿಸು ; ಮನ ಬಂದಂತೆ ತೆಗಳು : ಬಿಟ್ಟುಡಿಕೊಳುವ 
ವೈರಿಯ ಮನೆ ಮುಂದೆ ಬಿಚ್ಚುಗತ್ತಾ sh ಹೊಳೆದೇನ: (ಜಮ. ೨೨-೧೨). 
ಬಿಟ್ಟಿಕ್ಕು ಇ ಮೇಲೆ ನಂಗ್ಗುವಂತೆ ಮಾಡು ; ಚೋದಿಸಂ : ವಿರೊಂಧಿ 
ಸಾಧನಘಟಾಳಿಯುನೋಡಿಸಲಾಗಳಾರ್ದು ವಿಟ್ಟಿಕ್ಕಿದರುಗ್ರ ಸಿಂಧುರಘಟಾವಳಿ 
ಯಂ ಮುಳಿಸಿಂ ನಿಷಾದಿಗಳ 


(ಶಂಠಥಾ. ೧೦-೪೨) : ಅಣೆದಿಭಮಂ ಕೀರ 


ಬಿಟ್ಟಿಕ್ಕಿ (ಕಾಂಕಿಪು- ೩-೩6). ಬಿಟ್ಟು ಕೊಡು - ೧. ತೊರೆ; ತ್ಯಜಿಸು; 
ಬಿ ಬಿಡು : ಅದನ್ನು ಬೇಗ ಬಿಟ್ಟುಕೊಟ್ಟು , , - ಹೊಸಸಮಾಜ 


ದೊಂದಿಗೆ. ಬಾಳಿನೊಂದಿಗೆ ಬೆರೆಯಬೇಕು (ಜೊಸಕ್ತಿ. ೨೬೯) ; ಬ್ರಿಟಿಶ್‌ 


` ಬಿಡುಕುಳ (ನಾ). ಪ್ರತ್ಯೇಕವಾಗಿರಿಸಿದ ಜಾತಿ ; 


ಬಿಡ್ಕು 


ಸರಕಾರವು ದಯಪಾಲಿಸಿದ “ಸರ್‌” ಪದವಿಯನ್ನು ಠಾಕೂರರು ಬಿಟ್ಟು 
ಕೊಟ್ಟರು. (ರರೇಾ. ೬೬)- ೨. ನೀಡು: ಕೊಡು: ದಾನಮಾಡಂ : 
ಅಯ್ಕಪಮಂಗಳದ ಪೂರ್ವ್ವಮಯ್ಯಾಂದೆಯ ಬಳನಂ ಬಿಟ್ಟು ಕೊಟ್ಟಂ 
(ಎಳ. ೫.1. ಹಿಂಯೂ ೧-೨೬ ; 976) ; ಕೂಚಿಭಟ್ಟಾರರ ಕಾಲನ್‌ ಕಲಿ 
ಧಾರೆಯನೆಆಕದು ಬಿಟ್ಟು ಕೊಟ್ಟರಳ (ಎಕ. 1೪, ಕಾಮರಾ. ೦೮-೦೭ ; ಸು. 
1600?) ; ಶ್ರೀಸ್ವಯಂಭುಸೋಮೇಶ್ವರದೇವರ್ಗ್ಗೆ ಧಾರಾಪೂರ್ವ್ವಕಂ 
ಮಾಡಿ ಬಿಟ್ಟು ಕೊಟ್ಟರ್‌ (ಸಸಿಇಇ. ಸಸ. 99-೬೨ ; 1076 1); ರಾಜ್ಯವನ್ನು 
ಈಗಾಗಲೇ ಬಿಟ್ಟುಕೊಟ್ಟಿದ್ದೇನೆ (ಐತಾ. ೪). ೩. ಹೋಗಲಂ ಅಪ್ಪಣೆ 
ಕೊಡು : ಬೀಳ್ಕೊಡು : ನನಗೆ ತಪಸ್ಸಿನ ಮೇಲೆ ಮನಸ್ಸಾಗಿದೆ 

ನನ್ನನ್ನು ಬಿಟ್ಟುಕೊಡಿ (ನತಳಾ. ೩೬೪). ೪. ಓಡಿಸು; ಹರಿಯ 
ಬಿಡು: ಮನಸ್ಸನ್ನು ಲಂಗು ಲಗಾಮಿಲ್ಲದ ಕುದುರೆಯಂತೆ ಬಿಟ್ಟುಕೊಟ್ಟು 

ಆಡಂಬರದ ಆಟಗಳನ್ನು ಕಟ್ಟುತ್ತೇವೆ (ಎಾರಾಕ್ಕ- ೦೦೭), ೫. 
ಉಳಿಸು ; ಇರಗೊಡು : ಈ ರಾಜರು ಬಿಟ್ಟುಕೊಟ್ಟಿರುವುದರಿಂದ ನಾನು 
ಬದುಕಿದ್ದೇನೆಯೋ? (ಕಕಥಾ- 69). ೬. ಮನಸ್ಸಿನಲ್ಲಿರುವ ವಿಷಯ 
ವನ್ನು ಬಹಿರಂಗಗೆೊಳಿಸು,- ರಟ್ಟುಮಾಡು; ನಾನೆಲ್ಲ ಗುಟ್ಟನ್ನು 
ಅವನಿಗೆ ಬಿಟ್ಟು ಕೊಟ್ಟೆ (ಆಂಕೂ- 8೯): ೭. ಪಕ್ಷದಿಂದ ಹೊರತುಮಾಡು: 
ಪಕ್ಷ ವಹಿಸದಿರು : ಜೀವದ ಗೆಳೆಯನಲ್ಲವೇ - ಒಬ್ಬರಿಗೊಬ್ಬರು ಬಿಟ್ಟು 
ಕೊಡುವವರಲ್ಲ (ನ೩ೂರುದಾ. 090). ಬಿಟ್ಟು ಬಿಡು - ೧. ತೊರೆ; 
ತ್ಯಜಿಸು : ಅವನೆ ಅದನ್ನು ಅಡವಿಗೆ ಒಯ್ದು ಬಿಟ್ಟು ಬಿಡಬೇಕೆಂದು 
ನಿಶ್ಚಯಿಸಿ ಅದರ ಸರ್ಪಳೀ ಬಿಚ್ಚಿಹೋದನೂ  (ಕುಂಯ. ೨-೨೦). ೨. 
ಗಣನೆಗೆ ತೆಗೆದುಕೊಳ್ಳದಿರು; ಕಡೆಗಣಿಸು: ಆ ವಿಷಯವನ್ನು ಮನಸ್ಸಿಗೆ 
ಹಚ್ಚಿಕೊಳ್ಳೆದೆ ಬಿಟ್ಟುಬಿಡು (ಕ). ಬಿಟ್ಟು ಹೋಗು ಇ ೧. (ಒಂದು 
ಸ್ಥಳದಿಂದ) ನಿರ್ಗಮಿಸು ; ಹೊರಡು: ನಿನಗೆ ಇಲ್ಲಿರಲು ಇಷ್ಟ 
ವಿಲ್ಲದಿದ್ದರೆ ಬಿಟ್ಟು ಹೋಗಬಹುದು (ಕೂ). ೨. ಇಲ್ಲವಾಗು : ಸ್ವರದ 
ಮುಂದೆ ಸ್ವರವು ಬಂದರೆ ಸಾಮಾನ್ಯವಾಗಿ ಹಿಂದಿನ ಸ್ವರವು ಬಿಟ್ಟು 
ಹೋಗುತ್ತದೆ , (ಶುರ್ಕಮು- ೦೭). ಬಿಡಬೀಸು ಎ ಕಡೆಗಣಿಸು ; 
ತಿರಸ್ಕರಿಸು; ಬಿಟ್ಟು ಬಿಡು ; ಎನ್ನ ಬಿಡಬೀಸದಿರು ಕಂಡಾ ಲಿಂಗವೇ 
(ಕಿನಗೀ. ೩೬-೦೬6); ಬಿಡಬೀಸದಿರು . . , ಕಡೆಗೆ ಸದ್ಗುರುವೆ (ರೀಕ್ನಾರೋ: 
೪. ೪-೪). p ಈ ಧಾತುವು ಹಲವು ಶಬ್ದಗಳ ಜೊತೆಗೂಡಿ ವಿಶಿಷ್ಟ 
ವಾದ ಧಾತುವಾಗಿ ವಿಧವಿಧವಾದ ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. 
ಉದಾ. ಕಾಯಿಬಿಡು. ಕೈಬಿಡು, ಮನೆಬಿಡು, ಹಾದಿಬಿಡು. ಹೂ 
ಬಿಡು ಇತ್ಯಾದಿ. [ದೇ.॥ ತವಿ. ಮಲ, ವಟು, ತುಳು. ಬುಡು; ತೆ”. 
ವಿಡು; ಗೊಂಡಿ, ಬಿರ್ಸಾನ; ಬ್ರಾಹೂಈ. ಬಿಟ್ಟಿಂಗ್‌] 


ಬಿಡು, 'ಬಿಡುವು' ನೋ. 
ಬಿಡ್ಕು "ಬಿಡಿ' ನೋ. 
ಬಿಡ್ಮು (ಅ). 


'ಛೆ' ಎಂಬರ್ಥದಲ್ಲಿ ನಿಪಾತಾವ್ಯಯದಂತೆ ಬಳಸುವ 
ಒಂದು ಶಬ್ದ: ಕಲಿತನದಿಂದಂ ಲೋಗರ" ಪುಲಿಯಂ ಪಿಡಿದೊಡಮದೇಂ 
ಬಿಡೆಂಬರ*" (ರರ್ಮಾಮ್ಮ. ೦-೦೭); ಬಿಡು ಮರೀಚೆಯ ತೊಜಕಿಗೆ ಹಲು 
ಗೋಲಿಡುವರುಂಟೇ (ಕುವ್ಮಾರ್ರೋ: 9-೩೮). [ ಇ ಬಿಡ್ಕು) 

ಬೇರೆಯಾಗಿರಿಸಿದ 
ಕುಲ : ಹರಿಜನರ ಚೋಮ, ಪಾತಿರ ಅಪ್ಪು ಮತ್ತು ಮೇದರ ಮುದ್ದ 
ಮೊದಲಾದವರಂತೆ ತಾನೂ ಬಿಡುಕುಳದ ಮಗನಂತಿದ್ದಾನೆ ! 1ಮುಸಳೂ. 00) - 

[ಬಿಡು ( “ಎ ಬಿಡುವು) + ಕುಳ್ಳ (ಇ ಕುಲ)] 

ಬಿಡುಗಂಡಿ (ನಾ). ಕೆರೆ, ಕಟ್ಟೆ ಮುಂತಾದುವುಗಳಲ್ಲಿ ನೀರು ಹೊರ 
ಹೋಗುವುದಕ್ಕಾಗಿ ಮಾಡಿರುವ ಕಂಡಿ ; ತೂಬು; ಸಸಿನವಹ 
ಕೊತ್ತಳದ ಸಾಲಿನ ನುಸುಳುಗಂಡಿಯ ಮುರುಹುಗಳ ಮುಂದೆಸೆವ ಕಲು 


೬೪೫೧ 


6 


ಶ್‌ 
ಎ 


ಮುಳುವೇಲಿ ಬಿಡುಗಂಡಿಗಳನೀಕ್ಷಿಸಿದ (ಮೈರಾಕಾ, ೨-೦೩); ನಾಲೆಯಲ್ಲಿ 
ಬರುವ ಹೆಚ್ಚು ನೀರನ್ನು ಹೊರಕ್ಕೆ ಸಾಗಿಸುವ ಬಿಡುಗಂಡಿಗಳು ಎರಡು 
ವಿಧವಾಗಿವೆ (ಶಿಲ್ಮತಾ. ೩೮೦). [ಬಿಡು, *- ಕಂಡಿ] 


ಬಿಡುಗಟ್ಟು (ನಾ). (ಕರಾ) ಸಾಲದ ಹಣದ ಮೇಲೆ ಸಮಯಕ್ಕೆ ಸರಿ 


ಯಾಗಿ ತೀರಿಸದೆ ಇದ್ದಾಗ ಹೆಚ್ಚಾಗಿ ಪಡೆಯುವ ಬಡ್ಡಿ; ದುಬಾರಿ 
ಬಡ್ಡಿ; (8ಸಂಗ್ಮಾ, ೦೭೮) - [ಬಿಡ್ಮು ( ಎ ಬಿಡುವು) * ಕಟ್ಟು] 


ಬಿಡುಗಡೆ (ನಾ). ೧. ಬಂಧನದಿಂದ ಪಾರಾಗುವಿಕೆ ; ವಿಮೋಚನೆ : 


ಆ ಉಭಯದ ಬಿಡುಗಡೆಯನಣ್‌ದು ಆಡಗಿಯಲ್ಲದೆ ಸ್ವಯಂಭುವಲ್ಲ 
(ನೋಳಿಮಾ, ೨-೩) ; ಕರುಣೆಯ ಸ್ಪರ್ಶವಿಲ್ಲದ ಕಟ್ಟಳೆಯ ಪ್ರಭುತ್ವಕ್ಕೆ ನಾನು 
ಒಳಗಾದರೆ ಕರ್ಮದಿಂದ ನಮಗೆ ಬಿಡುಗಡೆ ಎಂದೂ ಸಾಧ್ಯವಿಲ್ಲ (ತತ್ಮಶ್ತಾ - 
೩೩೭). ವಿ. ಮೋಕ್ಷ ; ಕೈವಲ್ಯ ; ಮುಕ್ತೆ : ಕಡೆಯಿಲ್ಲ ಮೊದಲಿಲ್ಲ ತಡೆ 
ಬಿಡುಗಡೆಯಿಲ್ಲ (ಶಠರೋ- 9-6-6) ; ಮೋಕ್ಷವೆಂದರೆ ಬಿಡುಗಡೆಗೆ 
ಪೆಸರು (ಕರಠ. ೬೨-೯). ಹಿ. ಸ್ವಾತಂತ್ರ ಶ್ಯಃ ಸ್ವತಂತ್ರತೆ : ಮುಂದೆಯದು 
ತೋರುವುದು ಬಿಡುಗಡೆಯ ಹಬ್ಬದಲಿ ! (ಶಾಂತ8- ೬-9). ೪. ಅಂತ್ಯ; 
ಕೊನೆ ; ಮುಕ್ತಾಯ ; ನಡುಹೊಳೆಯ ಹಟ್‌ಗೋಲ ಮೂಲೆಯ 
ಕಡಿದಿರಾದರೆ ನಮ್ಮ ಪುಣ್ಯದ ಬಿಡುಗಡೆಯ ಕಾಲವು (ಕುನ್ಮಾರೀ- ೯-೩). 
[ ಬಿಡು, * ಕಡೆ] 


ಬಿಡುಗಣ್‌, ಬಿಡುಗಣ್ಣು (ನಾ). ೧. (ಅಗಲವಾಗಿ) ತೆರೆದ ಕಣ್ಣು; 
ಣ - ಣ 


ಬಿಟ್ಟ ಕಣ್ಣು: ಬಿಡುಗಣ್‌ ಬಿಡುವಾಯ್‌ . . . ಅಜುಗೆಆ್‌ಯೆಂಬಿವು ಪಡೆ 
ಯವು ಬಿಂದುವನುದಂತವೃತ್ತಿಯನಾಳ್ದುಂ (ಶಶುದ. ೦೭೦) ; ಬಾಯ್ಗ್ಲಳಂ 
ಬಿಡುವ ಬಿಡುಗಂಗಳ ಸುಜಾಣೆಯರ್‌ ಸಲೆ ದಶಾವಸ್ಥೆಯೊಳ್‌ ಕಣ್ಣೆಸೆದರು 
(ಕೆಂಪು. ೦೯-೩೦)- ೨. (ಆಲಂ) ದಿವ್ಯದೃಷ್ಟಿ: ಗಿಡಿದ ಕತ್ತಲೆಯ ಗುಹೆ 
ಯೊಳಡಗಿರ್ದರಾ ಅಸುರರ್‌ ಕೇಳ್ವರಾ ಪಾಟಮಂ ಪಲ್ಮೊರೆದು, ಕಣ್ಣಿರಿಯೆ 
ಕಂಡರಾ ಬಿಡುಗಣ್ಣ ಬೆಳಕನ್‌ (ಹೂಂಗಳು. ೩೭-೦೦). ಬಿಡುಗಣ್ಣು : ೧. 
ಮೊಗದ ಹೊಗರವಗಢಡಿಸೆ ಸುಯಿಲಲಿ ಹೊಗೆಯ ಹೊದಜಅಂಕುರಿಸೆ ಬಿಡು 
ಗಣ್ಣುಗಳೊಳೊಕ್ಕುದು ಕೆಂಪು ಸೊಂಪಡಗಿತು ಮುಖಸ್ನೇಕ್‌ (ಕುವ್ಮಾರೀ- 
೬-೨೦); ಶಾಂತೆಯೂ . . . ಕುಳಿತುಕೊಂಡು ಬಿಡುಗಣ್ಣುಗಳಿಂದ ಮನೆಯ 
ನಾಲ್ಕು ಮೂಲೆಗಳನ್ನೂ ನೋಡುತ್ತಿದ್ದಳು (೧೫. ೪೬): ೩. ರೆಪ್ಪೆ 
ಹೊಡೆಯದಿರಂವ ಕಣ್ಣು ; ಅನಿಮಿಷನೇತ್ರ : ದೇವತೆಗಳು . . . 
ಬೆವರಿಲ್ಲದ ಮೈ, ಬಿಡುಗಣ್ಣು, ಬಾಡದ ಮಾಲಿಕೆ, ಭೂಮಿಯನ್ನು ಮುಟ್ಟ 
ದಿರುವುದು, ಈ ದೇವತೆಗಳ ವಿಶೇಷಚಿಹ್ನೆಗಳನ್ನು ತೋರಿದರು (ವಕರಾ. 
0೩0). "ಬಿಡುಗಣ್ಣ' ಪರಾ. [ ಬಿಡು, * ಕಣ್‌] 


ಬಿಡುಗಣೆ (ನಾ). ನಡುವೆ ಬಿಡುವಿಲ್ಲದಂತೆ ಪ್ರಯೋಗಿಸುವ ಬಾಣ ; 


ಏಕಪ್ರಕಾರವಾಗಿ ತೊಡುವ ಕಣೆ: ವಡಬಗೌತಣವಿಕ್ಕುವರೆ ಕಡ 
ಲೊಡೆಯಗಹುದು. ಸಮರ್ಥನಲ್ಲಾ ಬಿಡುಗಣೆಯ ಬೀಜುವರೆ ಕಟಕಾ 
ಚಾರ್ಯನು (ಕುನ್ಮಾರ್ರೋ. ೬-೦೪). ([ಬಿಡ್ಕು ( ಆಬಿಡುವು)-- ಕಣೆ] 


'ಬಿಡುಗಣ್ಣ (ನಾ). ೧: ತೆರೆದ ಕಣ್ಣುಳ್ಳವನು ; ಅಗಲವಾಗಿ ಕಣ್ಣು 


ಬಿಟ್ಟಿರುವವನು : ಪೊಂಜೊಡರು ತೂಗಿದೊಲು ನೆಲ ಬಾನ ತಳ್ಳೆಯಲಿ 
ನೇಸರನು ಬಿಡುಗಣ್ಣನಾಗುತ್ತಿರಲು ಸ್ವರ್ಣಮಂದಿರದ ಛಾಯೆ 
ಯೊಲು ಬೆಟ್ಟ ಕಾನು ಗಂಭೀರಗುಂಭದಲಿ ಮೈದುಂಬಿ ನಿಂತಿಹವು 
(ಕಾಕ: ೦-೬). ವಿ. ರೆಪ್ಪೆ ಬಡಿಯದಿರಂವವನು ; ಬಿಟ್ಟ ಕಣ್ಣುಳ್ಳ 
ವನು; ದೇವತೆ: “ಗಾಳಿವಟ್ಟೆಗರ್‌ . . . ಬಿಡುಗಣ್ಮರೆನೆ ನಿರ್ಜರರ್ಗ 
ಮರ ನಾಮಮಕ್ಕುಂ” (ಕಲ್ಮಕ್ಕ. ೦೦೦) ; ಬೇಡುವರನು ಮನ್ನಿಪ ಬಿಡು 
ಗಣ್ಣರ ನಾಡೆಆ್‌ಯನ ಮಗನಂತೆ ಗಾಡಿವಡೆದ ರೂಪಿನ ಗರುವನ ನೀ 
ನೋಡ: ಕಳಿಂಗನಣಬಲೆ (ಜೀವಂಸಾಂ. ೦೦-69). | 
ಬಿಡುಗಣ್ಣರೆಟಿಿಯ = ದೇವತೆಗಳ ಒಡೆಯ ; ಶಿವ: ಬಿಡುಗಣ್ಣ 


ಬಡುಗಣ್ಣು 


ರೆಜಿಕಿಯಂ ವಿಶ್ವನಾಥಂ ಪ್ರಸನ್ನನಾದಂ ಭಕ್ತರುಘೆಯುಘೆಯೆನೆ (ಶರ್ಮರಾ, 
೭೩೫). [ಬಿಡುಗಣ್‌ + ಇಲ್ವ) 
ಬಿಡುಗಣ್ಣು "ಬಿಡುಗಣ್‌' ನೋ. 
ಬಿಡುಗಯ್‌. ಬಿಡುಗೈ (ನಾ). ತೆರೆದ ಕೈ ಮುಕ್ತಹಸ್ತ್‌: ಮಹ 
ತ್ಕಾರ್ಯಕ್ಕೆ ಉಜ್ಜುಗಿಸಲೆದೆಗೊಳ್ಳುವ ಸಾಹಸಾತ್ಮನು ಇಂತಹ ಕೋಟಿ 
ಸಾಧನಗಳನ್ನು ಬಿಡುಗಯ್ಕಿಂದ ಸೂಸಿ ವ್ಯವಸಾಯ ಮಾಡಬೇಕು (ಮಂತ್ರಕ- 
5೬-೦೦). ಬಿಡುಗೈ : ಸಾಹಿತ್ಯ ಸಂಗೀತಗಳಿಗೂ ಬೇಕಾದಷ್ಟು ಬಿಡುಗೈ 
ಉತ್ತೇಜನ ದೊರೆಯುತ್ತಿತ್ತು (6ಂಗತಾ- ೨೦೭). 
[ ಬಿಡು, 4 ಕಯ (ಕೆಯ್ಯ) ] 
ಬಿಡುಗಾವಲಿ (ನಾ). ೧. (ಗದ್ದೆ. ತೋಟ ಮೊದಲಾದುವುಗಳಿಗೆ) 
ನೀರು ಹರಿಯಲು ಮಾಡಿರುವ ತೋಡು; ಕಾಲುವೆ: ಗದ್ದೆಯ 
-ನೆಲ್ಲಿಗೆ ಕೆರೆಯ ನೀರು . . . ಬೇಕಾದಾಗ ಬಿಡುಗಾವಲಿಯಿಂದ ಬಿಡುವ 
ಮಂಟು. ಬಿಡುಗಾವಲಿನೀರಿನ ಭೂಮಿಯಾದರೆ ಪ್ರತಿವರ್ಷಕ್ಕೆ ಎರಡು 
ಸಾರೆ ನೆಲ್ಲು ಬೆಳೆಯಾಗುವದು (ಕ ಏಶ್ರ. 89)- 
[ಬಿಡ್ಡು 4 ಕಾವಲಿ (ಎ ಕಾಲ್ವಾಯ*)] 
ಬಿಡುಗಿವಿ (ನಾ). ಆಭರಣವಿಲ್ಲದೆ ಬರಿದಾಗಿರುವ ಕಿವಿ; ಬರಿಗಿವಿ: 
ಬಿಡುಗಿವಿ ಮಿಂಚುವೆತ್ತ ಸುಲಿಪಲ್‌ ಕುಣಿದಾಡುವ ಕುಂತಳಂ ನೊಸಲ್ಪಿಡಿದ 
ಬೆಮುರ" (ಸೂಕ್ತಿಸು. ೩-೨೦೦)- [ಬಿಡ್ಕು (< ಬಿಡುವ) “+ ಕಿವಿ] 
ಬಿಡುಗು (ನಾ). ಎರಚುವಿಕೆ ; ಇರಿಸಿಲು ; ಎರಚಲಂ ; ಮಿಂಚಿನ 
ಕಡುಗು ಕತ್ತಿಯ ಬೆಡಗೂ ಮಳೆನೀರ್‌ ಕರಿಕರಾಯತದೀ ಬಿಡುಗು 
(ಕ ಕಡ: ೨-೬೮). [ಬಿಡು + ?] 
ಬಿಡುಗುರುಳು (ನಾ). ಬಿಚ್ಚಿರುವ ಕೂದಲು ; ಕೆದರಿದ ಕೇಶ: ತುಜುಬು 
ಜಡೆಯೊಳು ಬಿಡುಗುರುಳು ಇವೆಲ್ಲವೂ ರುದ್ರನ ಅಡಿವೆಜ್ಜೆಯ ಕುಜುಹು 
(ಸರ್ವನ. ೦೨೩-೬೩೭); ಮೊಗದೊಳ್‌ ವಂಸುರ್ವ ಬಿಡುಗುರುಳ ಬೆನ್ನೊಳ್‌ 
ನಟ್ಟ ಸರಳ ತಬ್ಬಿಬೈಸೆವ ನಡೆನುಡಿಗಳ .. . ಸರ್ವದಿಕ್ಸಾಲರೋಟಂ 
ಗಾಣುತಜನಾಗ್ರಹಂದಾಳ್ದನು (ತಂತು. ೪೯-೨೪)- 
[ಬಿಡ್ಮು + ಕುರುಳ್ಳು (ಎ ಕಂರುಳ್‌,)] 
ಬಿಡುಗುಜ೨ತನ (ನಾ). ಮಂದೆಯನ್ನು ಬಿಟ್ಟು ಒಂಟಿಯಾಗಿ, 
ಹೋಗುವ ಕುರಿಯಂ ನಡವಳಿಕೆ : ಹಾ ನುಡಿಯದಿರು ನಿಲು ಪಿತಾ 
ಮಹನೇನ ಬೆಸಸಿದುದಕೆ ಹಸಾದವು ನೀನು ನಡೆ ಪಳಳೆಯಕೆ 
ಬಿಡುಗುಆ್‌ತನವ ವತಾಣೆಯಲ ಮಾೌನಮುದ್ರೆಯ ಹಿಡಿ (ಕುವ್ಕಾರೀ. 
೦೦-೩೬) - [ಬಿಡು -- ಕುಆ೨ತನ] 
ಬಿಡುಗೂದಲೂ (ನಾ). = ಬಿಡುಗುರುಳು : ಆಕೆಯ . . . ಬಿಡು 
ಗೂದಲನ್ನು ಚಿತ್ರಿಸಿದ ಬಗೆ, ಅವುಗಳನ್ನು ಹೊಂಬಣ್ಣದಿಂದ ಮಿನುಗಿಸಿದ 
ಬಗೆ ಈತನ ಕಲಾನೈಪುಣ್ಯವನ್ನು ಎತ್ತಿ ತೋರಿಸುತ್ತವೆ (ಅಫೂಶ- ೨೪೩)- 
[ಬಿಡು, + ಕೂದಲು («ಎಕೂಂದಲ*)] 
ಬಿಡುಗೆ (ನಾ). ೧. ತ್ಯಜಿಸುವುದು ; ದೂರ ಮಾಡುವುದಂ : “ತ್ಮಜನಂ 
ಇಸು ತ್ಯಕ್ತಿಃ. ಈ ೫ ಬಿಡುಗೆ” (ಕಾಶಕ್ಕ- ೭೮). ವಿ. ಬಿಡುಗಡೆ; 
ವಿಸರ್ಜನೆ : “ಮುಚ - ಪ್ರಮೋಚನೇ. ಬಿಡುಗೆಯೊಳ್‌” (ಕಾಶಕ್ಕ. ೨೭೪); 
ಹಿಪ್ಪಲಿ ಸ ಏಲಕ್ಕಿ. ಸೈಂಧವ ಇವುಗಳ ಚೂರ್ಣಿಸಿ ಜೇನುತುಪ್ಪ, 
ಸಕ್ಕರೆವೆರಸಿ ನಾಭಿಯಿಂದ ಕೆಳಕ್ಕೆ ಲೇಪಂಗೈಯಲು ಜಲ, ಮಲ ಬಿಡುಗೆ 
(ವೈದ್ಯಸಾ, 7, 960). ೩. ನಿವಾರಣೆ :`“ಪರಿಹಾರ। -ಬಿಡುಗೆ” (ಉಳ. 
68೩೭). ೪. (ಬರಬೇಕಾದ ಹಣದಲ್ಲಿ ತೋರಿಸಂವ) ರಿಯಾಯಿತಿ : 
ಸೋಡಿ: ಎತ್ತಿನ ವ್ಯಾಪಾರದಲ್ಲಿ ಎಷ್ಟು ಬಿಡುಗೆ ಬಿಟ್ಟುಕೊಟ್ಟರು? (ಗೂಢ). 
೫. ನಿರೂಪ ; ಅಪ್ಪಣೆ : «ಬಿಡಂಗೆಗೊಡು' ಪರಾ.೬. ಅವಕಾಶ ; 
ಆಸ್ಪದ : ಬಿಡುಗೆವಡು' ಪರಾ. [ಬಿಡ್ಮು + - ಗೆ] 


೬೪೫೨ 


ಛಾ 


10 


46 


ಬಿಡುತರ್‌ 


ಬಿಡುಗೆಗುಡು « ಬಿಡುಗೆಗೊಡು ' ನೋ. 

ಬಿಡುಗೆಗೊಡು, ಬಿಡುಗೆಗುಡು (ಕ್ರಿ). ೧. ಹೋಗಲು ಅನುಮತಿ 
ಕೊಡು. - ಅವಕಾಶಕೊಡು ; ಬೀಳ್ಕೊಡು : ಕೆಡುವ ದೇಹವನಿನ್ನು 
ತಪದಲ್ಲಿ ವೆಚ್ಚಿಸಿ ಕೆಡದ ಸಿದ್ದಿಯ ಮಾಳ್ಪೆನದಕೆ ಬಿಡುಗೆಗೊಡೆಂದು 
`ಸಾಷ್ಟಾಂಗವೆಜಗಿದನು ಪೊಡವೀಶನೆದೆ ದಿಗಿಲೆನಲು (ಕರತ. ೩೦-6೩); 
ಸರ್ವರಿಗೆ ಕೈವೀಸಿ ಬಿಡುಗೆಗೊಟ್ಟರವುನೆಯೊಳಗೆ ತಾ ಹೊಕ್ಕನಾ ಕಡು 
ಗಾಡಿಕಾಅನು (ಕರಕ - ೩೨-66). ಬಿಡುಗೆಗುಡು : ೨. ಬಿಡುಗಡೆಯನ್ನು 
ಮಾಡು ; ವಿಮೋಚೆನೆಗೊಳಿಸು : ಬಿಟ್ಟು ಬಿಡು ; (ಕಟ್ಟುವಟ್ಟವನಿಗೆ 
ಬಿಡುಗೆಗುಡುವನು) (ರೆಟ್ಮಅ. ೦೦೩-೭) . [ಬಿಡುಗೆ + ಕೊಡು] 

ಬಿಡುಗೆಗೊಳ್‌ (ಕ್ರಿ). ಹೊರಡಲು ನಿರೂಪ ತೆಗೆದುಕೊಳ್ಳು ; 
ಬೀಳ್ಕೊಳ್ಳು : ಬಿಡುಗೆಗೊಂಡರು ವೃದ್ಧವ್ರತಿಕರು ಭರತೇಶನಡಿಗಳಿ 
ಗೆಆಗಿ ಭಕ್ತಿಯೊಳು (ಶಶ. ೦೬-೦೨೪).  [ಬಿಡುಗೆ 1 ಕೊಳ್‌] 

ಬಿಡುಗೆಗೊಳಿಸು (ಕಿ $))- ಬಂಧನದಿಂದ ಹೊರಹಾಕು ; ಸೆರೆಯಿಂದ 
ಹೊರಗೆ ಕಳಿಸು: ಆ ವೃದ್ಧ ವೆಂಕಟಾದ್ರಿನಾಯಕನನ್ನು ಕಾರಾಗೃಹ 
ದಿಂದ ಬಿಡುಗೆಗೊಳಿಸುವ ಸನ್ಮೂನದಲ್ಲಿ ಈ ದುರ್ಮೋಹನದ ಚಿನ್ತೆಗಳನ್ನೆಲ್ಲ 
ಮರೆಯುವೆನು (ಸುಗುಗಂ. ೦೦೭-೦೪). [ಬಿಡುಗೆಗೊಳ್‌ -- - ಇಸ್ಕು? 

ಬಿಡುಗೆಚ್ಚ ಲು (ನಾ)- ಹಾಲಿನಿಂದ ತುಂಬಿರುವ ಕೆಚ್ಚಲು ; ಬರೆದೆ 
ಕೆಚ್ಚಲು : ಈ ಉಷೆ ನರ್ತಕಿ ಚಿತ್ರಾಂಬರಧಾರಿ ಬಿಡುಗೆಚ್ಚಲ ಧೇನು 
ವಿನೊಲು ಎದೆ ತೋರಿ . . . ಬರುವಳು ಲೋಕಕೆ ಜ್ಯೋತಿಯನೆರೆದು ಟ 
(ಸಿಇಂದಸ. ೯೬) [ಬಿಡ್ಕು + ಕೆಚ್ಚಲು (ಕೆಚ್ಚಲ) 

ಬಿಡುಗೆಲಸ (ನಾ). ಬಿಡಿಯಾದ ಕೆಲಸ; ಪ್ರತ್ತೇಕವಾದ ಕೆಲಸ: 
ತೊಡರಿಸಿ ಪೊಸದಳಿರ್ದೊಂಬೆದೋರಣಗಳ ನಡೆಮಡಿಗಳನಳವಡಿಸಿ ಬಿಡು 
ಗೆಲಸದ ಪೆಣ್ಗಳೆಡೆಯಾಡದಿರಿಮಿನ್ನಡೆಯಿಮೆಂದವರನಟ್ಟುವುದು (ಶಳವಿ, ೬-೩ 


ಸಾಂಗತ್ಯ) - [ಬಿಡ್ಕು (ಬಿಡಿ) + ಕಲಸ) 
ಬಿಡುಗೆವಡು (ಕ್ರಿ). ಅವಕಾಶ ಹೊಂದು ; ಆಸ್ಪದವನ್ನು ಪಡೆ: 
ಆರಸಿಯರೆಲ್ಲರು ಮಂಡಿಬಾಗಿ ಚೆಂತಿಸುತಿರಲು ಎಡೆನರೆಹಾಯ್ವ 


ಪಾಟಿಯ ರಾಣಿಯೊರ್ವಳು ಬಿಡುಗೆವಟ್ಟಿಂತು ನುಡಿದಳು (ಠರತ. ೩೯-೭೨)- 
[ಬಿಡುಗೆ 4 ಪಡ್ಕು? 

ಬಿಡುಗೇಶ (ನಾ). = ಬಿಡುಗುರುಳು : ಹಾಸಿ ಹರಹಿದ ತೋಳುಗಳ 
ಎ. ಬಿಡುಗೇಶದನುಜನ ಕಂಡು ದೊಪ್ಪನೆ ಕೆಡೆದನವನಿಯಲಿ (ಕೂರರಾ. 
೬೨೪೭-೩೭): ಸಿಖಿ ಗರಿಯ ಗೆದರ್ದಂತೆ ಬಿಡುಗೇಶದೋನೆ ಮನೆಯೊಕ್ಕು 
ಬರೆ ಕಾಣುತ್ತಲಿ (ತನನೋ. ೨೬-೩೨). [ಬಿಡು, + ಕೇಶ] 

ಬಿಡುಗೈ “ಬಿಡಂಗಯ್‌' ನೋ. 

ಬಿಡುಗೊಡೆ (ನಾ). ದಾನವಾಗಿ ಬಿಟ್ಟು ಕೊಟ್ಟುದು ; ಕೊಡುಗೆ: 
ಪಳಥ ಬಿಡುಗೊಡೆಯಾಗಿ ಬಿಟ್ಟ ಗ ೨೧೪ ಪ೬ (ಕ- ೪೬, ಕಡೂರು: 
೪೪-೩೬ : 1201). (ಬಿಡು, + ಕೊಡೆ] 

ಬಿಡುಗೊಳ್‌ (ಕ್ರಿ). ಬಿಡುಗಡೆ ಹೊಂದು ; ವಿಮೋಚನೆಗೊಳ್ಳು : 
ಚೆನ್ನೆಯ ಕಂಠಾಲಿಂಗನದಿಂ ನೆಆ್‌ ಬಿಡುಗೊಂಡು: ಪೊರಳ್ವ ತಾರಾವಳಿ 
ಯಿಂದೇಂ ನೇಹದೆ ಸಂತೈಕುಂ ತನ್ನವೊಲಿರ್ಪೆನ್ನ- ತನುವನೊಳ್ಗೆ ಳದಿಯ 
ವೋಲ್‌ (ಖುತ್ರಗೋ. ೫೪-60). [ಬಿಡ್ಡು (“ಬಿಡುವು 4 ಕೊಳ) 

ಬಿಡುಜಡೆ (ನಾ). ತುರುಬು ಕಟ್ಟದೆ ಇಳಿಬಿಟ್ಟಿರುವ ಹೆರಳು... 
ಜಡೆ : ಬಿಡುಜಡೆಯ ಬಿದುಮೊಗದ ಬರಿದೆಸಳ್ಗಣ್ಣ ಬಿಲ್ಬುರ್ಬಿನ , , . 
ಬೆಡಂಗಿನ ಬಾಲೆಯೊರ೯ಳ೯ , , , ಬರುತುವಿರ್ದಳ೯ (ರಾಮಾಶ್ಮ. ೪6-೨೦). 

(ಬಿಡು, 4+ ಜಡ್ಕೆ] 

ಬಿಡುತರ್‌ (ಕ್ರಿ)- ೧. ವಿಮೋಚನೆಯಾಗು ; ಬಿಡುಗಡೆ ಹೊಂದು: 

ನವನಿರ್ಯತ್ಸಹಕಾರವಾರಿ ಮದಮಂ ತತ್ಪಲ್ಲವಂ ಕರ್ಣಪಲ್ಪವಮಂ . 


ಬಿಡುತೆ 


ಎಯ್ದೆ ಪೋಲೆ ಬಿಡುತಂದುಗ್ರದ್ವಿಪಂ ಬಂದು ತಾಂಗುವುದೆಂಬಂದೆಳಮಾವಿ 
ನೊಳ್‌ ದ್ವಿಪಮೆಗೆತ್ತೇಂ ಸೊರ್ಕು ಸೈತಿರ್ಕುಮೇ (ಕಾಂತಿಫು- ೯-೦9೨) : 
ವಿನತಾತ್ಮಜನಂ ಕಂಡಂ ವಿನತಾತ್ಮಜನಿಂದೆ ನಾಗಪಾಶಂ ಬಿಡುತಂದನಿರುದ್ಧ 
ನಾಗಿ ಮುಂದಿರ್ದನಿರುದ್ಧನನಾಗಳಬೃಜ೦ ಪ್ರದ್ಯುಮ್ನಂ (೪ಗಪ- ೧೮-೬೦)- 
ವಿ. ಬಿಚ್ಚಿಹೋಗು : ಕಳಚಿಕೊಳ್ಳು: ಕಚಬಂಧಂ ಬಿಡುತಂದು ನೀವಿ 
ಶಿಭಿಲತ್ವಂಚಿತ್ತು . . . ಕಣ್ಣೆಸೆಯೆ ಬಂದರ್‌ . . . ಕಾಂತೆಯರ್‌ (8ಗವ. 
09-68) ; ಮಂಡಿ. ಬಿಡುತಂದು ಸೂಸೆ ಮುೂಂಗುಳಂ (ರಾಜರೇ. ಓ-೧೦)- ೩. 
ಹೊರಸೂಸು ; ಹೊರಚೆಲ್ಲು: ಪರಚಕ್ರಭೂಪರಟ್ಟಿದ ಕರಿಗಳ* 
ಬಿಡುತರ್ಪ ಮದದ ಪೊನಲಿಂದೆತ್ತಂ ನರಲೋಕಚಂದ್ರನಾ ಮಂದಿರದೊಳಗೆಲ್ಲ 
ಕಾಲಮುಂ ಕೆಸಅಕವ್ಕಂ (ಕಂಠಾ- ೩-೦೮೨) ;' ಬಿಡದೆ ಬಿಡುತರ್ಪ ಸಹಕಾರದ 
ಸೊನೆಯ ಸೋನೆಯೊಳಂ . , . ಪಾಡುವಪೆ ಣ್ಣುಂಬಿಯ ಮಂದ್ರ ನಾದದಿಂ 
ಶ್ರುತಿಸುಭಗಮಾಗೆ (ಮಂತ್ರ. ೩-೦೦೦) ; ತಂಗೊಳದ ಬಿಡುತರ್ಪ ಪುಷ್ಪ 
ವಾಸನೆಯಿಂದ ಪಥಶ್ರಮವಡಗಿಪ್ಪುವೇನ ಬಣ್ಣಿಸುವೆ (ಕಂಠಂ. ೩-೦೦೪) 
[ಬಿಡ್ಕು 4+ ತರ್‌] 
ಬಿಡುತೆ, ಬಿಡಿತೆ (ನಾ). ೧. ಬಿಡುಗಡೆ; ಬಂಧನರಾಹಿತ್ಯ: ಸ್ವಾತಂತ್ರ್ಯ: 
ನಲಮಿಸಿನ ಕೊಲೆ ಬಿಡುತೆ ಬಿತ್ತಿತ್ತು (ಪಾರಸಿ. ೨೨-೩೦೫). "ಬಿಡುತೆಗೊಳ್ಳು'. 
“ ಬಿಡುತೆಯಾನ್‌ ' ಪರಾ. ೨. ಅವಕಾಶ ; ಆಸ್ಪದ : ಲಂಘನೆಲಾಗು 
ಬಿಡುತೆಗಳ ಬಿಡುಬಿನಿಂ ಕುಡಿಮಿಂಚು ಪೊಡವಿಯೊಳು ಕುಡಿದೊ:ಟ್‌ತಂು 
(844. ೩೩) : ಕಾರ್ಯಕರ್ತಮಂಡಲಿ ಮೊದಲಾದ ಕೆಲವು ಅಧಿಕಾರ 
ಸ್ಥಾನಗಳಲ್ಲಿ ಒಂದು ವರ್ಷ ಅಥವಾ ಒಂದು ಸಾರಿ ಇದ್ದವರು ಪುನಃ 
ಇರಬೆ:ಕಾಮುದಿಲ್ಲವೆಂಬ ಬಿಡುತೆಯ ' ಏರ್ಪಾಟೂ ಇತ್ತು (ಸೋಕ್ರಮ. ೧೩)- 
ಬಡಿತೆ: ೩. (ಬಾಣ ಮುಂತಾದುವನ್ನು) ಬಿಡುವಿಕೆ ; ಪ್ರಯೋಗಿ 
ಸುವಿಕೆ; ಎಸೆತ: ಸರಳಿನ ಬಿಡಿತೆ. ಬಿನ್ನಣಗಳನು `ತೋರುವೆವು 
(ಅಂಬಿಳಾ- ೩೦-೦೩). ೪. ಸ್ವಚ್ಛಂದತೆ ; ಸ್ವೇಚ್ಛೆ : ಸೊಲ್ಲಿನ ಹಿಡಿತೆ 
ಬಿಡಿತಗಳೆಲ್ಲ ತ್ರೈಜಗದೊಡೆಯ ತಾ ಬಲ್ಲ (ಗಗತಾ. ೨-೧೪). 
(ಬಿಡು, * - ತ್ಯೆ) 
ಬಿಡುತೆಗೊಳ್ಳು (ಕ್ರಿ). ಬಿಡುಗಡೆ ಹೊಂದು ; ಮುಕ್ತಿಯನ್ನು ಪಡೆ : 
ಏಕಣ್ಣ ಕೆಳರಿಪಿರ್‌, ಇದೆ ತಾನೆ ಮೇಲೆ ಮೇಲೊತ್ತಿ ಬರ್ವಬಿಲಿಂದೆ ಬಿಡುತೆ 
ಗೊಂಡಿದ್ದಳನ* ? ದೋಣಿ ಹೊರಟುನಿಂತಿದೆ 
ಮಾತು ಬಿಡುತೆಗೊಂಡ ಚೇತನದ ನಿಲುವನ್ನು ಧ್ವನಿಸುತ್ತದೆ 
(ಶಂಠೀ. ೨೩೨): [ಬಿಡುತೆ 4 ಕೊಳ್ಳು, (<ಕೊಳ್‌,)] 
ಬಿಡುತೆಯಾನ್‌ (ಕ್ರಿ). ಇ ಬಿಡುತೆಗೊಳುು : ಕೇಡಿಂದೆ ನಾನ್‌ ಬಿಡುತೆ 
ಯಾಂತುದೋ ಪೆರ್‌ನಲಿವು (6ಂಕಿಗೊ- ೨೦-೪೨೨). [ಬಿಡುತೆ * ಆನ್‌] 
ಬಿಡುತೆವೆಚು (ಕ್ರಿ). 7. ಬಿಡುತೆಗೊಳ್ಳು : ರಾಣಿಯ ಕಯ್ಯೊಳ್ಳಂದಿಗೆ 
ಸಿಲ್ಕಿ ಪುಣ್ಯದಿಂದಮಾಂ ಬಿಡುತೆವೆತ್ತು ಈ ಕಣ್ಣಳಿಂದಮೆ ನಿನ್ನಂ ನೋಡಿದೆಂ 
(ಅತ್ತಗೋ- ೩೩-೦೩). [ಬಿಡುತೆ * ಪೆಟ? 
ಬಿಡುದಂಬುಲ . (ನಾ). (ನಿರ್ದಿಷ್ಟವ್ಯಕ್ತಿಗಾಗಿ) ್ಹವಿರಾಸಲಾಗಿಟ್ಟ 
ತಾಂಬೂಲ: ಪಲತೆಅದ ತೊಡುಗೆ ಬಿಡುದಂಬುಲಮೊಳ್ಳುಣಿಸುಗಳನೆಯ್ದೆ 
ಸಲಿಸುಗೆ ಕೂರ್ತಂತಲಸದೆ ಸಂಭೋಗದೊಳಂ ಪಲವುಂ ಬಿನದದೊಳವರ್ಗೆ 
ಕಳೆವುದು: ಪೊತ್ತಂ (ಮರತಿ. 6-೬೩). [ಬಿಡು, + ತಂಬುಲ] 
ಬಿಡುದಲೆ (ನಾ). ಕೂದಲು ಕೆದರಿದ ತಲೆ; ಬಿಟ್ಟ ಮಂಡೆ: 
ಬಿಡುದಲೆಯ ಬಿಟ್ಟ ಬಾಯ್ಗಳ ಬಜತ ಬಸುಜ . . ಭೂತವೇತಾಳಪಡೆ 
ಸುತ್ತಿ ಮುತ್ತಿ ಬೊಬ್ಬಿಟ್ಟು ರುಂಕಿಸಿದವು (ಹಕಕಾ. ೦3-೩೨) ; ಬಿಡುದಲೆಯ 
ಬಸಿವೇಣುಗಳ ಶೋಣಿತದ ನರಳುವಾರೋಹಕರ ಭಂಗವನೇನ 
ನೆಂಬೆನು (ಕುವ್ಮಾಲ್ರೋ. ೨೮-೩೪) - [ಬಿಡ್ಮು + ತಲೈ) 
ಬಿಡುದಾಣ (ನಾ). ಇಳಿದುಕೊಳ್ಳುವ ಸ್ಥಳ ; ತಂಗುದಾಣ ; ಬಿಡಾರ ; 


(9ಕೃತ್ನಾ. ೩೨-೬೦೭); 


ಎಂಬ 


೬೪೫೩ 


20 


25 


30 


35 


45 


ಬಿಡುಮಂಡೆ 


ಮಂಗಳಿವೇಡಂ ಬಿಡುದಾಣಂ ತನಗೆನೆ ಜಸಮಂ ತಾಳ್ಗಿದಂ ಕೃಷ್ಣರಾಜಂ 
(ಸೌಇಇ- ಸ.ಸ. ೦೩೩-೦೬; 1067); ಪಾಂಡುಪುತ್ರರಲ್ಲಿಂದೆಟ್ಟು ತಮ್ಮ ಬಿಡು 
ದಾಣಕ್ಕೆ ಪೋಪುದುಂ (ಮಹಾನೇ- ೧೦-೧೪ ನ); ಬಿಡುದಾಣವನೀಯುಖ್‌ . 
ಪಡೆವಳನಂ ಕಳುಪಿದಳ್‌ ನಿತಂಬಿನಿ ಕಡುಪಿ೦ (ನಳತಂ. ೭೦೩4). 
(ಬಿಡು, + ತಾಣ) 

ಬಿಡುದಾರ (ನಾ). ಬರಿದಾದ ದಾರ ; ಮಣಿ ಕಳಚಿದ ಎಳೆ ು: ಮಡದಿ 
ಜಾನಕಿ ರತುನವಿಲ್ಲದೀ ಮೈಯೊಂದು ಬಿಡುದಾರವಾಯ್ತಲ್ಲೊ ತಮ್ಮಾ 
(ಪಾರ್ಶಿಸು. ೬೬). [ಬಿಡ್ಮು (< ಬಿಡುವು) + ದಾರ() 

ಬಿಡುದೇವಸ್ವ (ನಾ). ದೇವಾಲಯಕ್ಕೆ ದತ್ತಿಯಾಗಿ ನೀಡಿದ ಆಸ್ತಿ: 
ದೇವರ ಸೇವೆ ನಡೆಸುವುದಕ್ಕಾಗಿ ಮಾಡಿದ ದಾನ: ಯಾ ಧರ್ಮುಕೆ' 
ಧಾರೆಯನೆಅದು ಆಚಂದ್ರಾರ್ಕ್ಯಸ್ಥಾಯಿಯರನಾಗಿ ಬಿಡುದೇವಸ್ವವಾಗಿ ಸರ್ವ್ವ 
ಮಾನ್ಯವಾಗಿ ಕೊಟ್ಟೆವಾಗಿ ಸುಖದಿಂ ಭೋಗಿಸೂದು (ಜೂ, 7-11, 
೪೩೧-೦೭; 1447); ಆ ದೇವರಿಂಗೆ ನಡವ ಅಂಗರಂಗ ನೈವೇದ್ದ ಮುಂತಾದ 
ಧರ್ಮಂಗಳಿಗೆ .ಬಿಡುದೇವಸ್ವವಾಗಿ ಕ್ಷೇತ್ರಂಗಳ ಬಿಟ್ಟೂ] 
೩-೧೩; 1527) - (ಬಿಡು, * ದೇವಸ್ವ] 

ಬಿಡುನಾಯ್‌ (ನಾ). ಸ್ವೇಚ್ಛೆ ಕೈಯಾಗಿ ತಿರುಗುವ ನಾಯಿ ; ಬೀದಿನಾಯಿ: 
ಕೊರಲೊಳ್‌ ಕಟ್ಟಿದ ಮಾಲೆಯ ಸಿರಿಖಂಡದ ತಳ್ಕಿನೊಂದು ಬಿಡುನಾಯ್ಬೆರ 
ಸಾದರದಿಂದನರ್ಫ್ಶಮುಣಿವಿಷ್ಟರದೊಳ್‌ ಕುಳ್ಳಿರ್ದು ಸರುಗನುಣೆ ಕಂಡು 
ದಟಾಂ ವ್ರತಹೀನರ್‌. . . ಅತಿಕಷ್ಟರಪ್ಪರವನಿಯೊಳತಿಥಿಗಳಿನ್ನನ್ನದಾನಮಂ 
ಕುಡುವೆಡೆಯೊಳ್‌ (ರಿಪು. 08-93). [ಬಿಡ್ಕು (“ಬಿಡುವು + ನಾಯ್‌] 

ಬಿಡುನುಡಿ (ನಾ). ಅಡ್ಲಿಯಿಲ್ಲದ ಮಾತು ; ತಡೆಯಿಲ್ಲದ ಮಾತು : 
ಮತ್ತೋರ್ವಳ್‌ ಪುರುಡಿನಿಂ ಪುಟ್ಟಿ ದ ಮುಳಿಸಂ ತಿಳಿಪಲೊಡರಿಸಿದ 
ವಲ್ಲಭಂಗೆಡೆಗುಡದೆ ಬಿಡುನುಡಿಯಂ ನುಡಿದು (ಶಂದ್ರ ಈ. 6-೭6 ನ); ಬಿಡುನು 
ಗಳ ಬಿತ್ತರಿಸುವ ಬಿಡದೆ ಕಾದುವ ಗಂಡ ಪೆಂಡಿರನೇತಕೆ ಪಡೆದನಕಟ 
ಪದ್ಮಭವನು (೫೦. ೬-೯); ಸೊರ್ಕಿಂ ಗಟಪುವರಗಿಳಿಯ ಬಿಡುನುಡಿಯ 


(ಕಜ. 1111. 


ಭಂಗಿಯಂತೆ, ಕರ್ಣರಸಾಯನಮಾಗೆ ಶ್ರೀರಾಮನಂ ಪಾಡಿ ಪೊಗಬ್ವ 
ಗಾಯಕಸಂದೋಹದಿಂ . . , ಕೇರಿಗಳ" ಸೊಗಯಿಸೆ (ಉಮಾಕ್ಮ. ೨೩-೦೬) - 


(ಬಿಡು, (ಬಿಡುವು) + ನುಡಿ) 
ಬಿಡುಪಡು 'ಬಿಡುವಡು' ನೋ. 
ಬಿಡುಬಿಸಿಲು (ನಾ). ತಡೆಯಿಲ್ಲದ ಬಿಸಿಲು : ಒಂದು ಬೀಜವ ಬಿತ್ತಿದಡೆ 
ಮೂರು ಫಲವಾಯಿತ್ತು . , , ಅದು ಬಿಡುಬಿಸಿಲಿನಲ್ಲಿ ಒಣಗೆ ಪಡಿಪುಚ್ಚಕ್ಕೆ 
ಮೂಗಳವಾಯಿು ತತ್ತಿ (ನೋಳಿತಾ. ೨೦೭-೩೭೧). 
[ ಬಿಡ್ಡು ( ಆ ಬಿಡುವು ) + ಬಿಸಿಲು ( ಇ ಬಿಸಲ್‌ ) } 
ಬಿಡುಬೀಸು (ನಾ). ೧. ನಿರ್ಬಂಧವಿಲ್ಲದುದು ;: ಯಾವ ಕಟ್ಟಿಗೂ 
ಒಳಪಡದುದು : ಸ್ವಚ್ಛೆಂದವಾದುದು : ಆ ಸ್ವಾತಂತ್ರ್ಯದಲ್ಲಿ ನಮ್ಮ 
ಮನಸ್ಸು ಬಿಡುಬೀಸಾಗಿತ್ತೂ (890ರ- 11, 90). ೨. ವಿಶಾಲವಾದುದು; 
ವಿಸ್ತಾರವಾದುದು ; ಹರವು: ನಮ್ಮ ಮನೆ ಬಿಡುಬೀಸಾಗಿದೆ 
(ರಾಮಾನೆ. ೬8); ಅವಳು . , . ಕೋಣೆಯ ಬಿಡುಬೀಸಾದ ಸ್ಥಳದಲ್ಲಿ 
ಅತ್ತಿಂದಿತ್ತ ಇತ್ತಿಂದತ್ತ ಸುತ್ತಾಡುತ್ತಿದ್ದ ಳು (ಫುನಕು- ೦೪೩). 
[ಬಿಡ್ಕು ( ವ ಬಿಡುವು) 4 ಬೀಸ್ಕು) 
ಬಿಡುಬು (ನಾ). [ನಾಟ್ಮ]ಒಂದು ಭಂಗಿ (?): ಅಡಿದೊಡರ್ವನಿದು ಜಡೆಯ 
ನಡುಬಳಸಿಯನುಗೊಳಿಸಿ ಜಡಿವಮೋಲೆಯನೊಡಂಬಡಿಸಿ ಒಡನೆ ಲಂಘನೆ 


ಲಾಗು ಬಿಡುತೆಗಳ ಬಿಡುಬಿನಿಂ ಕುಡಿವಿಂಚು ಪೊಡವಿಯೊಳು ಕುಡಿ 
ದೋಟ್‌ತಂ (ಕಳಸ. as). 1?) 

ಬಿಡುಮಂಡೆ (ನಾ). ಇ ಬಿಡುದಲೆ : ಹಸುರುಮೈ ಹಾವಿನಾಭರಣ 
ಬಿಡುಮಂಡೆ ಕೆಂಪಿನ ಪುಷ್ಪಸರವೊಪ್ಪುವಾ ಹೊಸ ಎಜಯೆ 


ಬಡುಮಂದಿ 


ಯಮದೂತಿ . ಅಜಿತೆಯೆಂಬೆಂಟು ಹೆಸರೆಸೆವ ದೇವಾಂಗನೆಯರು 
(ಸಿಡ್ಕಕಾ. ೪-೪); ತರಹರಿಕೆ ಕೈಗೂಡದವನೀಶ್ವರನು ಕೌಸಲೆಸಹಿತ 
ಬಳಲುವ ಶಿರದ ಬಿಡುವುಂಡೆಗಳ , . . ಕಟ್ಟಳಲಿಕೆಯಲೈದಿದನವನಿಜಾ 
ಪತಿಯ (ತೊರರಾ- ೨-೩-8೩): ಆರು ಅಳುಪಿದವರುಗಳು , . , ತೆಂಕಮುಖ 
ವಾಗಿ ಬಿಡುಮಣ್ಮೆಯಲ್ಲಿ ಸುರಾಪಾನವಂ ಸೇವಿಸಿ ಹೋದವನ ಪಾಪಕೆ 
ಹೋಹರು (ಎಳ. 71. ರಾವಣಿ. ೦೦೬-೨೬। 3628) - [ಬಿಡು, 4 ಮಂಡೆ] 
ಬಿಡುಮಂದಿ (ನಾ). ಕೆಲಸಕ್ಕೆ ತೊಡಗಿಸಿದ ಜನ ; ಕೆಲಸಕ್ಕೆ ಬಿಟ್ಟ 
ಜನ : ಕರದ ಕುಡುಗೋಲು ತಡಿಕೆ ಮಕ್ಕ೦ಿ ಸಹ ಬಹ ಕಾಮಾಟದ 
ಬಿಡುಮಂದಿಗೆ ಲೆಕ್ಕವಿಲ್ಲ (ಕಂನಂಿ. ೦೦-೪೦). [ಬಿಡು, 4+ ಮಂದಿ] 
ಬಿಡುಮಿದುಳ್‌ (ನಾ). (ತಲೆಯಿಂದ) "ಹೊರಚೆಲ್ಲಿದ ವಿಂದುಳು : 
ಬಿಡುವಿದುಳ ರಾಸಿಗಳ ರಚನೆಯ ರಾಜಹಂಸೆಗಳ . . . ಸರಸಿಯ 
ನಡುವೆ ನಲಿನಲಿದಾಡುತಿರ್ದುದು ಭೀಮವನದಂಶಿ (ಕುವ್ಮಾರ್ರೋ. ೦೨-೨೩) ; 
ಬಿಡುವಿದುಳ ಜೊಂಡಿನಿಂ ನಡುತೊಡೆಯ ತಂಂಡಿನಿಂ ಪೊಡೆಗೆಡೆದು 
ಬೀಳ್ದರಿಂ ನೆತ್ತರಿನೊಳಾಳ್ಡರಿಂ ರಣಧರಣಿ ಕಣ್ಣೆಸೆದುದು (ಕಂತ್ರಿ. ೩6-೩೪) ; 
ಬಿಡುಮಿದುಳ ತೂಂಡದಿಂ ತಂಡದಿಂ ರುಂಡದಿಂ ಮಂಂಡದಿಂ . , 
ಎಡೆವಿಡದೆ ಸತ್ತರಿಂದಿಡಿದಿರ್ದುದು (ಕ್ಕ ಏಭಾ. ೦೨-೪೪). 
(ಬಿಡು, 3- ವಿಂದಂಳ್‌] 


ಬಿಡುಮುಡಿ (ನಾ). ೧. ತುರುಬು ಕಟ್ಟದಿರುವ ಕೂದಲು ; 
ಬಿಚ್ಚಿರುವ ತಲೆಗೂದಲು : ಸ್ಮರಕೃತಕಾಚಲಶಿಖರಾಂತರಲತೆ 
ಮೇಲ್ವಾಯ್ಡದೆೊಂದಂ' ಸೋಗೆಯ ಬಿಣ್ಣಿಂ ಧರೆಗೆಜಗುವಂತದೊರ್ವಳ್‌ 


ವರಾಂಗಿ ಬಿಡುಮುಡಿಯಿನೆಸೆದು. ಪಿಡಿಯಿಂಂದಿಟಿಕಿದಳ್‌ (ಗವಿ. 09-86) ; 
ನಿಕ್ಕುವಂ ವೆಣ್ಣೆ ಇವಳ್‌. ಸರಸಕಮಲಮೆ ಮೊಗಂ; ಮಾನೆ ಕಣ್ಣ; ಪಾವಸೆ 
ಬಿಡುಮುಡಿ (ಉತಾಕ್ಕ. 6-00). ವಿ. ಕೆದರಿದ ತಲೆ; ಓರಣವಾಗಿ 
ಬಃಚದಿರುವ ಕೂದಲು : ಬಿಡುಮುಡಿಯ ಸುರಿವ ಕಂಬನಿವೊನಲ 
ಮಡದಿಯರ ದನಿಯನಾಲಿಸಿ ಪರ್ಣಶಾಲೆಯಂ ಪೊಣಮಟ್ಟನು 

(ಕಶಕಾ.- ೭-೨೬) ; ಒಡನೆ ಬಂದರು ಕಂಬನಿಯ ಬಿಡುಮುಡಿಯ ಹಾಹಾ 
ರವದ ರಭಸದ ನಡೆಯಲಖಿಳವಿಲಾಸಿನಿಯರು ಸಹಸ್ರಸಂಖ್ಯೆಯಲಿ (ಕುವ್ಮಾಸ- 
೪-೬)- ಹ... ಸಡಿಲವಾಗಿ ಹಾಕಿದ ತುರುಬು ಅಥವಾ ಜಡೆ: 
“ಬಿಡುಮುಡಿ ಎ ತುದಿಯಲ್ಲಿ ಮಾತ್ರ ಗಂಟುಹಾಕಿರುವ ಕೂದಲು” 
(ಶ್ರಕಣ್ಣ). [ಬಿಡು, 3- ಮುಡಿ) 

ಬಿಡುಮುತ್ತು “ಬಿಡಿಮುತ್ತು' ನೋ. 

ಬಿಡುರಥ (ನಾ). ಹರಿಯುವ ರಥ; ಮುನ್ನುಗ್ಗುವ ತೇರು: 
ತುಡುಕುವಾನೆಯನೀಸಿನಲಿ ಖುರವಿಡುವ ಕುದುರೆಯನೊತ್ತಿ ಹಾಯ್ಸುವ 
ಬಿಡುರಥವ ತಲೆವರಿಗೆಯಲಿ ತವಕಿಸುವ ಕಾಲಾಳ ಕಡಿದನಂಬಿನೊಳಾ 
ಗಜವನಾ ಕಡುಹಯವನಾ ರಥವನಾ ವಂಗಡದ ಕಾಲಾಳುಗಳನೊಂದು 
ಎಫಳಿಗೆ ಮಾತ್ರದಲಿ (ಕುವ್ಕಾಕೆ. ೦೩-೨೩) ; ಅಶ್ವವನಶ್ಚದಿಂದಪ್ಪಳಿಸುತೊಡ 
ಹಾಯು ಬಿಡುರಥವ ರಥದಿಂದ ಹೊಯನ್ಹುಅಕ ಹುಡಿಗೆದಯಿತಜಕಿಯಟ್ಟಿ 
ಸದೆದನು (ತೆ.ಇರೆರಾ - 8-೬-೦೪). (ಬಿಡು, + ರಥ): 

ಬಿಡುರನ್ನ (ನಾ). ಬಿಡಿಯಾದ ರತ್ನ : ಕಡೆಗರ್ಯಶಾಂತಿಧಾರೆಯ 
ಮಾಡಿ ಮಿಸುನಿಪೂ ಬಿಡುರನ್ನಗಳ ವೃ ಬ್ಬಮಾಡೆ (ಕಂಠ. ೩೯-೨೪). 

[ಬಿಡ್ಕು (ಎಬಿಡಿ) 4 ರನ್ನ (<ರತುನ)] . 

ಬಿಡುಲವಣ (ನಾ). ಒಂದು ಬಗೆಯ ಕ್ಷಾರ ; ಡೊಣೆಯಬಪ್ಪು : 
ಒಡಲೊದವಿ ಬಾತು ತೋರ್ಪೊಡೆ . , . ಆಡಿನ ಪಾಲಂ ಬಿಡುಲವಣ 
ಮುಮಂ ಕರಿಯ ತೊವರಿಯಶನಮೆ ಪಥ್ಯಂ (ರೋಕೋಪ. ೯-೦೬೪); 
ಬಿಡುಲವಣ ಜೀರಕ ಚವ್ಯಲವಣ ಸಂವರ್ಚಕಮಮೃತಂ ಶ್ಲೇಷ್ಮವಾತ 
ಶೂಲಾಪಹರಂ (6ಕ್ಕಶಾ, ೦೦-೦೦). (ವ ಬಿಡಲವಣ] 


೬೪೫೪ 


೦% 


35 


40 


45 


ಬಿಡುವೀಳೆಯ 
ಬಿಡುವಕ್ಕಲು (ನಾ). ಪ್ರತಿಯೊಂದು ಒಕ್ಕಲು ; ಪ್ರತ್ಯೇಕವಾದ 
ಒಕ್ಕಲು : ತಳವಾರ ಮುಖಾಂತ್ರ . ಬಾಹ ಬಿಡುವಕ್ಕಲ ತೆರು 


(ಎಳೆ. ೪11, ಶಿನರೊ. ೩-೨೬ : 1671)- [ಬಿಡ್ಕು (ಎಬಿಡಿ) + ಇಒಕ್ಕಲ್ಯು] 

ಬಿಡುವಡು. ಬಿಡುಪಡು (ಕ್ರಿ). ಬಿಡುಗಡೆಯನ್ನು ಹೊಂದು; ಸ್ವತಂತ್ರ 
ವಾಗು; ಮುಕ್ತವಾಗು ; ಜನಕಂ ತನ್ನ ಪ್ರಣ್ಯದೊಳಡ್ಡಮಂ ಧಾರೆಯನೆಆಕ 
ವುದುಂ ಪಾಪಿಗಳೆಲ್ಲರ್‌ ಬಿಗಿವಟ್ಟ ನರಃಬಂಧೆಯಿಂ ಬಿಡುವಟ್ಟು... . 
ಬರ್ದಿಲರ ನಾಡಂ ಪುಗುತಂದರ್‌ (ಕಾಮಠ್ಕ. ೦೦೭-೬). ಬಿಡುಪಡು : 
ಬಿಡುಪಟ್ಟ ನೊಸಲ ನುಣ್ಣುರುಳ ಸಾಲಿಂದೆ ಇಂದು ಬೆಡಗಾಗಿ ನಿಂದಿರ್ದ 
ರಾಗ (ಶರತ- 09-03), . [ಬಿಡ್ಯು (ಎ ಬಿಡುವು) * ಪಡು] 

ಬಿಡುವಡೆ (ಕ್ರಿ). ಇ. ಬಿಡುವಡು : ಅಣೆಗಟ್ಟಿನಲ್ಲಿ ತುಂಬಿ ತುಳುಕುವ 
ಜೀವನಪ್ರವಂಹವು ಕಂಡಿಯಲ್ಲಿ ಬಿಡ್ಕುಮೋಕ್ಷ) ವಡೆದು ಹರಿದು ಸಾಗರ 
ದಲ್ಲಿ ಸಂಗಮವಡೆದು ಶಾಂತವಾಗುತ್ತಿದೆ (ನಾರೋಕ- ೩೩೪) - 

[ಬಿಡ್ಕು (ಎ ಬಿಡುವು) 4 ಪಡೆ] 

ಬಿಡುವನಿ (ನಾ). ಸಂರಿಯುತ್ತಿರುವ ಕಂಬನಿ, ಕಣ್ಣೀರು : 
ಒಡನೆ ಕಳುಹುತ ಬಂದನಾ ನೆಲದೊಡೆಯನನುಜರುಸಹಿತ ನಯನದಿ 
.ಬಿಡುವನಿಯ ಸಾಲಿನಲಿ ನನೆದರು ಬಂದು ಕಿಟ್‌ದೆಡೆಯ (ಕುವ್ಕಾರ್ರೋ. 
೪-೩4); ಹರಿನಂದನನ ಲಲನೆಯ ಲೋಚನದ ಬಿಡುವನಿಯನಂಶುಕದಗ್ರ 
ದಿಂದೊರಸಿದನು (ಕೊರರಾ. ೪-೩-೨೬). [ಬಿಡು, + ಪನ್ಮಿ] 

ಬಿಡುವನೆ (ನಾ). ಇಳಿದುಕೊಂಡಿರುವ ಮನೆ; ಬಿಡಾರ: ಮಹಾ 
ರಾಜನೆ . . . ಆ ವೇಶ್ಯೆಯ ಬಿಡುವನೆಗೆ ಎರಡುಸಾರಿ ಬಿಜಯ ಮಾಡಿ 
ದ್ವನು (ಮಂತ್ರಶ- ೧೩೦-೦೮). (ಬಿಡು, 4 ಮನೆ] 

ಬಿಡುವಯಣ (ನಾ). ಪ್ರಯಾಣಮಧ್ಯದಲ್ಲಿ ತಂಗುವಿಕೆ ; ಉಪ್ಪಯಂಣ : 
ಬಟ್ಟ ಪಯಣದೊಳು ಬಿಡುವಯಣಮಿಲ್ಲದೆ ದಾಳಿಯಿಟ್ಟು (ಸಮ್ಮಕ್‌. 
೨-೦೦) . [ಬಿಡು, 4 ಪಯಣ] 

ಬಿಡುವರಿ (ನಾ). ಸ್ವೇಚ್ಛೆಯಾಗಿ ನುಗ್ಗುವುದು; ಅಡೆತಡೆಯಿಲ್ಲದೆ 
ಸಾಗುವುದು : ಗಿಡುಮರನ ಸೆಳೆಸೆಳೆದು ಬಿಸುಡುತ ಬಿಡುವರಿಯ ಬೀದಿ 
ಗಳಲಟ್ಟಿ ದವು . ೬. ಕಪಿಪಡೆಯ ಕೊಂದವು ಕೋಟಿಸಂಖ್ಯೆಯಲಾ ಮದೇಭ 
ಚಯ (ತೊರರಾ. ೬-೩೨-೩). ಗ[ಬಿಡ್ಕು (ಎ ಬಿಡುವು) 1 ಪರಿ] 

ಬಿಡುವಲೆ (ನೂ).' ಒಂದು ಬಗೆಯ ಬಲೆ ; ಅಗಲವಾಗಿ ಹಾಸುವಂಥ 
ಬಲೆ : ಬಿಡಂವ[ಕಾಕಾಂ. ವೆ]ಲೆ ಸೊರ್ಕುಮರ್ದು ಪದವಿಲ್‌ , . . ಗಿಡಗ 
ಮೆನಿಪ್ತಿವಂ ಪಿಡಿದು ಬೇಂಟಿಗೆ ಸಂದ ಪುಳಿಂದರೆಯ್ದಿ ದರ್‌ (0 ೭ಕೀ. ೩-೩೨); 
ನಿಡುವಲೆ ಸಾಲ್ವಲೆ ಬಿಡುವಲೆಗಳಿನಿಪ್ಪುವೆಸೆದುವಾ ಬೇಂಟಿಗರೊಳ" (ಕಂಕಂ- 
೩೬೨೪) - [ಬಿಡ್ಮು 4 ಬಲ್ಲೆ] 

ಬಿಡುವಾಯ್‌, ಬಿಡುವಾಯಿ (ನಾ). ಅಗಲವಾಗಿ ತೆರೆದ ಬಾಯಿ : ಬಿಡು 
ವಾಯ್‌ ತುಡುಜೊಡರಬುಗೆಆಯಿಂಬಿವು ಪಡೆಯವು ಬಿಂದುವನುದಂತ 
ವೃತ್ತಿಯನಾಳ್ಗೂಂ (ಕಮರ. 6೬೦) ; ಹೆಬ್ಬಲ್ಲ ಬಿಡುವಾಯ ಜೋಲ್ಡ 
ಕೆನ್ನಾಲಗೆಯ ಗಬ್ಬಿನಾಯ್ಲಳ ಹಾಸನುಗಿದು. ಬಿಡೆ ಪಂದಿಗಳನಬ್ಬರಿಸಿ 
ತುಡುಕಿದುವು (ಶೈಜಿಳಾ- ೨೮-೪೬)- ಬಿಡುವಾಯಿ : ಬ್ರಹ್ಮಹತ್ಯೆ 
ಕಾರೊಡಲಿಂ ತಾಂ ಬಿಡುವಾಯಿಂ ಕಪ್ಪರಮಂ ಪಿಡಿದೊಡನೊಡನೆಯ್ದಿ 
ಸುರಪನಂ ಪೀಡಿಪುದು (ಜಾಲಾಸ್ಮ. 0-3-28). [ಬಿಡು 4 ಬಾಯ್‌] 

'ಬಿಡುವಾಯಿ “ಬಿಡುವಾಯ್‌"” ನೋ. 

ಬಿಡುವಾರು (ನಾ). ಬೇಟೆಯ ಒಂದು ಸಾಧನ (6?) ; ಪೆರ್ಬಲೆ 
ಬಿಡುವಾರು ಗೋಡುವಲೆಯೆಂಬಿನಿತಂ ಪೊಣಕಿಗಟ್ಟಿ ಕಾನನಸ್ಥಲದೆೊಳಗಲ್ಲು 
ತೋಹುವಿಡಿದೊಡ್ಡಿದರೆಯ್ದೆ ಪುಳಿಂದನಾಯಕರ್‌ (ರಕಕು. ೨-೦೦೩). (2) 

ಬಿಡುವೀಳೆಯ (ನಾ). ಇ ಬಿಡುದಂಬುಲ : *ಬಿಡುವೀಳೆಯದಂಬುಲ' 
ಪರಾ. (ಬಿಡು, + ವೀಳೆಯ] 


ಬಿಷುವೀಳೆಯದಂಬೂಲ 


ಬಿಡುವೀಳೆಯದಂಬುಲ (ನಾ). ಇ ಬಿಡುದಂಬುಲ : ನಿಡುಸುಯ್ಲಾ ಧಾಳಿಯ 
ಜಳಕೆ ಚೆಂದುಟಿರಸವೊಡನೆ ಬಣಕಿತುದು. ಕರ್ಪುರದ ಬಿಡುವೀಳೆಯದಂಬುಲ 
ಎರಹಾಗ್ನಿಗೆ ಪುಡಿವಟ್ಟುದೇನ ಬಣ್ಣಿಸುವೆ . (ಕಂನರಿ- ೯-0೭೨) - 

[ಬಿಡುವೀಳೆಯ 4 ತಂಬುಲ] 

ಬಿಡುವು. (ನಾ). ೧. ವಿರಾಮ: ವಿಶ್ರಾಂತಿ ;: ಗುರುಗಳ 
ಚರ್ಚೆಯನ್ನು ಯಥಾವಿಧಿಯಾಗಿ ಮಾಡಿ ಮುಗಿಸಿದನಂತರವೇ ಅವಳಿಗೆ 
ಬಿಡುವು ಸಿಕ್ಕುತ್ತಿತ್ತು (ಕಾಡ ೪೦೦): ಬಿಡುವನು ಕೊಟ್ಟಂಥ ಹೊಲ 
ದೊಳು ಬಲಿವುದು ಕಾಳೆ (ಇಂತಾಶ- ೧೪೦-೯3): 
ಆಫೀಸಿನಲ್ಲಿ ಬಿಡುವಿಲ್ಲದ ಕೆಲಸ (ಕುಗನೂ- ೦೩೪). ವಿ. ರಜೆ; ಸೂಟಿ: 
ಅವರು ಈ ಮೂರು ಬಿಡುವಿನ ದಿನಗಳನ್ನು ಬಹು 
ಲಿದ್ದರು (ಆಶೋಲೀ- ೦೨೬) ; ಬಿಡುವು ಇನ್ನೆ 
(೧೦೫೨. ೫); ಈ ದಿನ ಶಾಲೆಗೆ ಬಿಡುವು (ಳಪಠ್ರ: ೩-೦). 
ಅವಕಾಶ ; ಆಸ್ಪದ : ಪಿಡಿದ ಜವನಿಕೆಯ ಮಲ್‌ಯೊಳ್‌ ಕುಡುಮಿಂಚಿನ 
ಬಳ್ಳಿ ಮುಗಿಲ ತೆಳ್ಳೊರೆಯೊಳ್‌ ಕಣ್ಣೆಡಲುವೊಲಡರೆ ತೋರ್ದುವು 
ತೊಡವಿನ ಬಿಡುವುಂ ಬಿಡೌಜನಂಗಚ್ಛವಿಯುಂ (ಅನಂಘು. ೫-೯೪): ಬವರ 
ಸವೆಯದೆ ತೇಜಿಗಳ ಬಲು ಜವವು ಜಾಅದೆ ಬಿಡುವ ತಿವಿದರೆ ಸವಗವುಚ್ಚಳಿ 
ಸುವವು (ಕುಠ್ಮಾರೀ. ೪-೬೬) : ಕಾರ್ಯಭಾರವು ಬಹಳವಾಗಿದ್ದುದರಿಂದ 
ಇತ್ತಕಡೆ ಬರಲು ಬಿಡುವೇ ಸಿಕ್ಕಲಿಲ್ಲ (6೬. 098). ೪. ಮನೆಗಳಿಲ್ಲದ 
ವಿಶಾಲವಾದ ಪ್ರದೇಶ : ಬಯಲು : ಮಂದಿರ ಪ್ರಾಕಾರ ಸೋಪಾನ 
ದೊಳು ಕುಳಿತು ಪಡುವ ಬಿಡುವಿನ ಸೊಗಕು 


೧೨7 
ಡು 


ಪರಿ 


ಬೆಳೆದರೆ ಹುಲುಸಾಗಿ 


ಎಮ್‌ 
೧೨. 
ಇ 


ಅಂತರ: 


ಮಿಗಿಲ ಕಾಣೆ (ಮಲೆದೇ- 


೪-೯): ೫. ಸುರಿಯುವಿಕೆ : ಧಾರೆಯೆರೆಯುವಿಕೆ : ವಿಡೂರಜುಗಳ 
ಕೊಡಂಗಳ ಬಿಡುವಿನಿಂ ಫಘೃತಾಭಿಷೇಕಮನತಿ ಸಂತೈಸುವಂತೆಯಂಂ 
ಅಭಿಸಯಿಸುತ್ತಂ (ಅನಂಘು. ೫-೭೦೧ 5). ಬಿಡ್ಕು : ೧. ಈಯೇಚೆಗೆ 


ಬಿಡು ಸಿಗೋದೇ ಅಪರೂಪವಾಗಿದೆ (ರೂಂ). ೬. ಬಿಡುಗಡೆ: ಆನಿ 
ರ್ಬಂಧತೆ : “ಬಿಡುವಡು”, 'ಬಿಡುವಡೆ' ಪರಾ. ೭. ಸ್ವಚ್ಛಂದತೆ : 
ಸ್ಲೇಚೆ, : `ಬಿಡುನಾಯ್‌'. `ಬಿಡುಸೂಳೆ' ಪರಾ. ೧೮. ಬರಿದು ; 


pi 
“ಬಿಡುದಾರ” ಪರಾ. ೯. ದಾವ: 


ಖಾಲಿ : ಬೋಳು: 'ಬಿಡುಗಿವಿ'. 


ಕೊಡುಗೆ (?) : ಚೊಕ್ಕನಾಥದೇವರಿಗೆ ಸಲುವಂತಾ ದಿನಕಟ್ಟಲೆಯಲು 
ಕರಡಿಯ ದಳಿಯ ಚತುಸೀಮೆವೊಳಗಾದ ಬಿಡುಗಳಿಗೆ ಸಲುವ ಗ್ರಾಮ 
೧ ಜ ಮಗ್ಗದೆಜಿ3 (ಎಕ. 1x (ಇ). ಶೆಂಗಳೂ. ೧೬೨-೩: 1408). 

ಬಿಡುವಾಗು ಇ ಅವಕಾಶವುಂಟಾಗು : ಆಸ್ಚದವಾಗು : ಇನ್ನು 
ಮದನನ ಬೀಯುಗಳಿ ಬಿಡು [ಕಾಕಾಂ. ಡ)ವಾಯ್ತೆ ನಿನಗೆಲೆ ರಜ (ತೊರರಾ. 


೪-2-೧೩) (ಬಿಡು, * - ಪ./ಮಲ. ವಿಟ, ತೆಲು. ಬಿಡುವು] 
ಬಡುವುಗೂಳ್‌ (ಕ್ರಿ). ಸ್ವತಂತ್ರಟಗಿರು ಮಾವ ಕಟ್ಟಿಗೂ ಸಿಕ್ಕದಿರು : 
ಎನ್ನ ಪಕ್ಷಧರ ಚತುಷ್ಟಾದಿಯಿದು . . . ಪಾಯ್ವದಂಂ. ಮನೆಯೊಳಗದಜ 
ಗೊತ್ತಿನೊಳ್‌ ಬಗೆಯೊಸೆದು ಬಿಡುವುಗೊಂಡಪುದು (ಬರ್ಮ ಪ್ರ - ೨೨-೪೫೬) - 
[ಬಿಡುವು * ಕೊಳ್ಳ) 
ಬಿಡುವೆಣ್‌, ಬಿಡುವೆಣ್ಣು (ನಾ). (ಯಾವುದಾದರೂ ಸೇವೆಗಾಗಿ) 
ಮಿಸಾಸಲಾಗಿ ಕೊಟ್ಟ ಯುವತಿ ; ಸಖಿ ; ಕೊಡುವ ಬಾಡಕ್ಕಂ ಜೀವ 


ಧನಂಗಳ್ಲೆಂ ಬಿಡುವಿಣ್ಣಂ ಲೆಕ್ಕವಿಲ್ದೆನಿಸಿ ರಾಗಂಗಿಡದೆ ಕೊಂಡಾದಿದಂ 
ಬಲಹನಜಃಯೆ ಗುಣಾರ್ಣವಂ 
ಮಾಟಾದ ರೂಪು ಜವ್ವನ 
ಕೂಟಕೆ ತರಣಿ ಬಂದರೆ 


ಕವಿತಾಗುಣಾರ್ಣವನಂ (ಶಂಶರಾ. ov-sx) ಲ 
ಬಿಡುವೆಣ್ಣ ಳೊಳ್‌ ಬೇಟವ ಮಾಳ್ಪು ದನ್ಯಾಯಿ 


ಪೃದ್ಧನೆಂದು ಕವಾಟವ ಮುಂಗಿದುವುಭೂ:ಜ 
(ಮೋಹತ. ೧೫-೬): ಬಿನೆದಕ್ಕಗಣಮಂ ಸಾರುವ ಬಿಡುವೆಣ್ಗಳ್‌ ಪಂಗದೆ 


ಹಣಿಗಿ ನಡೆವ ಬೆಸವೆಣ್ಣಳ್‌ . . . ಮುನೆವೆಣ್ಣಳ್‌ ಸೊಗಸಿದುದಾವುದಯ 


ದೊಳೆ (೬ಯಳು. 0೨-೦೩) ಬಿಡುವೆಣ್ಣು : ಬಿಡುವೆಣುಗಳ ನಿಳಯವೆನಿಸಿ 


೬೪೫೫ 


10 


26 


೩5 


35 


40 


45 


ಬಿಡೆಯ, 


ಮೈಅಕಿದಿಹುದಾ ದುರ್ಗದ ಕಲಕಲರವ ರಂಜವೀಧಥಿ (ಕುರಾಸಾಂ. ೪-೦೦೬); 
ಬಿಡುವೆಣ್ಣು ಬೆಲೆವೆಣ್ಣು ಬೆಸವೆಣ್ಣುಗಳ ವಂಗಡವಾ ಪುರದೊಳೊಪ್ಪಿದುದು 
(ರಾಶುಎ- ೩-೪೬); ಬೆಲೆವೆಣ್ಣು ಬೆಸವೆಣ್ಣು ಮನೆವೆಣ್ಣು ಬಿಡುವೆಣ್ಣು . . 
ಭೂಲಲನೇಶನ ನೋಡಿದರು (ಗೊನ್ಮುತ. ೦-೩೩)- [ಬಿಡ್ಮು ಪೆಣ್‌] 

ಬಿಡುವೆಣ್ಣು `ಬಿಡುವೆಣ್‌' ನೋ. 

ಬಿಡುವೆಸರ್‌ (ನಾ). ಬೇರೆಯ ಹೆಸರು ; ಪರ್ಯಾಯನಾಮ : ಒಡ 
ವುಟ್ಟಿದ. ಕೌಸ್ತುಭಮಣಿಯೆೊಡನಿರಲಾಗೆಂದು ಬಿಟ್ಟು ವಿಷ್ಣುವಿನುರಮಂ 
ಬಿಡುವೆಸರ್ಗೆ ಪದ್ಮನಾಭನ ಬೆಡಂಗಿನುರದಲ್ಲಿ ಲಕ್ಷ್ಮಿ ಸಲೆ ನೆಲಸಿರ್ಪಳ್‌ 
(ಅರ್ಥನೇ. ೧-೪೨). [ಬಿಡ್ಕು (ಎಬಿಡಿ) 4 ಪೆಸರ್‌] 

ಬಿಡುವೊನ್‌ (ನಾ). ಹಂಚಲು ಅನುಕೂಲವಾದ ಬಿಡಿಯಾದ 
ನಾಣ್ಮ.-ಹೆೊನ್ನು ಸ: ಅರ್ಥಿಸಂತತಿಗೀಯಲ್‌ ಬಿಡುವೊನ್ನುಮನಾಳ್ಗಟ್ಟುವ 
ತೊಡರೊಳ್‌ ತೊಡರ್ದಿರ್ದರರಸುಮಕ್ಕಳ್‌ ಕೆಲಬರ* (ಶಂಶಠಾ. ೧೦-೩೮). 

[ಬಿಡ್ಕು ( ಬಿಡಿ) 4 ಪೊನ್‌] 

ಬಿಡುಸೂಳೆ (ನಾ). ಒಬ್ಬನಿಂದ ಪರಿತ್ಯಕ್ತಳಾಗಿ ಸ್ವೇಚ್ಛೆ ಯಾಗಿ ಬಾಳುವ 
ಸೂಳೆ,.--ವೇಶ್ಯೆ: ಈಗ ಒಬ್ಬರ ಸೂಳಿ ಇನ್ನು ಅವರು ಬಿಟ್ಟರೆ ಬಿಡು 

ಸೂಳಿಯಾಗಿ ಕಂಡವರನ್ನೆಲ್ಲ ಮೋಹಿಸಬೇಕೇ ? (ಹಳ್ಕಹಾ. ೨೪): ಈ ಹಾದಿ 


ಕ್ಕೆ 


ಬಿಟ್ಟವರನ್ನು ಸಾಮಾನ್ಯವಾಗಿ 'ಬಿಡುಸೂಳೆ'ಯರೆಂದು ಊರಲ್ಲಿ ಕರೆಯು 
ತ್ತಾರೆ (ಹುಮುಖ- ೭೯) ; ನಾಳೆ ಎರಡು ಹೊತ್ತಿನ ಅನ್ನಕ್ಕೆ ತೊಂದರೆಯಾಗಿ 
ವ 


೨ಗಳು ಬಿಡುಸೂಳೆಯಾಗಿ ಬಾಳುವುದು ಅವಳಿಗೆ ಇಷ್ಟವಿಲ್ಲ (ರೇವೂ - ೪೬) 
[ಬಿಡು, * ಸೂಳೆ] 

ಬಿಡುಹ (ನಾ). ತ್ಯಜಿಸುವಿಕೆ ; ತೊರೆಯುವಿಕೆ : ಆವಂಗದಿಂ ಧನ 
ಬರಲು ಬಿಡುಹವೆ ನಿರಾಶತ್ವ (ಶಿನಗೀ. ೫೬-೨೬೪). 
ಉನಿಡ್ಕು * -ಹ್ಮ (ಆ -ಪ್ಪ)] 

ಬಿಡುಹು (ನು). ಬಿಡುಗಡೆ ; ಅನಿರ್ಬಂಧತೆ : ತುಡುಕುವಂಕುಶದಿಂದ 
ಮುನ್ನಿಳೆಯೊಡೆಯೆ ಗಜ ಗಂಢಿಸಿದವರಸರ ಬಿಡ:ಹು ತಡೆದೆಡಗಲಸಬಗೆದುವು 
ಎಗಡ ಪಾಯದಳೆ (ಕುವ್ಮಾರೀ. 3-3)- 

[ಬಿಡು + - ಹ್ಮು (ಆ ಇ ಫುವಿ a] ತೆಲು. ಎಡುಪ) 

ಬಿಡೆ, (ನಾ). (ಕರಾ) ಹಣ್ಣಿನ ಒಳಭಾಗದ ಒಂದೊಂದು ಖಂಡ: 
ತೊಳೆ : ಹಲಸಿನ ಹಣ್ಣಿನ ಬಿಡೆಗಳನ್ನು ಜೇನುತುಪ್ಪದಲ್ಲಿ ಅದ್ದಿಯದ್ದಿ 
ಯಥೇಷ್ಟವಾಗಿ ತಿಂದು ಶೇಗಿದನು (ಗಂಗನ. ೨೦). [5 ಬಿಡಿ ?] 

ಬಿಡೆ (ಅ). ೧. ವಿಶೇಷವಾಗಿ ; ಅತಿಶಯವಾಗಿ : ಕಪಿಂಜಳಂ ಬುಯಬಾ 
ದಬ್ರಹ್ಮಣ್ಮಮೆಂದು ಬಿಡೆ ಪೆಯ್ಯಲ್ಮಲ್‌ (ಕಾರಂತ. ೪06) ; ಬಿಡೆ ಬಗ್ಗಿಸಿ 
ಮಧುವಿಕಾರಿ ಕೋಗಿಲೆ ಕಿಸುಗಣ್ಣುವೆ ನೀಂ ವಿಜಾಕಿಯೊಳ್ಗುುಣಮು:ಟೇ 
(ಮುಲ್ಲತು. ೩-೬೯) : ಮಿಗೆ ವುುನ್ನಂ ಕಂಡವೋಲಿರ್ದಪುದು ಈ 
ಪಾದರಿ ಬಿಡೆ ಮೊರವೀ ತುಂಬಿ (ಕಜ್ಮಿಣಾ. ೦೦೬). ವಿ. ರಭಸವಾಗಿ, 
ತಕ್ಷ ಎವಾಗಿ ; ಜೋರಾಗಿ : ಒಡನೆ ಕಾಳಗ ಬಯಿಸಿದ ಘೂೊ:ಟಯಿಲರ್ಪ್ಪ 
ಜಪಿಂಗೆ ಮಾರ್ಬ್ಬಲಂ ಬಿಡೆ ಕಡಿಕಯರ್ಹಾ ನೂಂಕಿ ಕಡೆ (ಎಕ. 11. ೧೩೮-೭ ; 


ಸು. 940). ಹ. ನಿಸ್ಸಂದೇಹವಾಗಿ ನಾ... ನಿಜವಾಗಿ ; ಖಂಡಿತ 
ವಾಗಿ: ಸ್ಪಷ್ಟವಾಗಿ: ಎರಡನೆಯ ಪುರಮಥನಯೆನಿಸುವ ವಸಿಷ್ಠ 
ಮುನಿಪನ ಮೊಮ್ಮೂನು ಬಿಡೆ ಪರಾಶರನು ನಾನು  (ಹಶಕಾ, ೫-೬೩). 


p ಈ ಅವ್ಯಯವು ಅನೇಕ ಕ್ರಿಯಾಪದಗಳೊಡದೆ ಸೇರಿ ಅನೇಕ 
ಅರ್ಥಗಳನ್ನು ಕೊಡುತ್ತದೆ. [5 ಬಡ್ಗು?] ಕ 
ಬಿಡೆಯ, ಬಿಡಯ, (ನಾ). ೧. ಬಿಡುವು; ಅವಕಾಶ ; ಪುರುಸೊತ್ತು: 
ನಿವ್ಮೂ ಪನದೋಲಗಕೆ ಬಿಡೆಯವ ಕಾಣೆನು (ಕೂವ್ಮಾರಿ. ೧೩-೨6); ಜಗಕೆ 
ನಿಮ್ಮಡಿವಿಡಿಯಲೆಲ್ಲಿಯ ಬಿಡೆಯ ಮಾಯೆಯ : ಸೆಡಕಿನೊಳು ಸಿಲಂಕಿ 


(ಮದೇಶು. ೨೬-೪). ೨. ಎಡೆ ; ಅಂತರ : ಬಿಡೆಯವಿಲ್ಲದ ಕುಚ ಬಿಗುಹೇಜ್‌ 


ಬಿಡೆಯ್ಯ 


ರುತುಕಾಲವಡೆದ ಪುಪ್ಪಿಣಿಯರೊಪ್ಪಿದರು (ಕೋಹಳ. ೦6-೩೨). ಬಿಡಯ್ಮ : 
೨. ನಿನ್ನಾತ್ಮನೊಡಲುಗೊಂಡಿರ್ಪ . ತನಕೈಕ್ಕಪದಕೆ ಬಡಯವೆಂತಲ್ಲದಲ 
ನೊಡಲುಪಾಧಿಕದಳಿವ ಪಡೆಯಬೇಕು (ಮನೋರಿ. ೬-೪೭)- ೩, ವಿರಾಮ; 
ವಿಶ್ರಾಂತಿ: ಬಿಡಯವಿಲ್ಲದ ಹೊನ್ನಂಡೆಗಾತಿಯರು ಬೆಂಗಡೆಯ ಸಾರಿದರು 
ರುಕ್ಮಿಣಿಯ (ಕನೋಹತ. ೦೪-೬೦). ೪. ತಣಿವು; ತೃಪ್ತಿ: ದಣಿಯದಾತನ 
ಬೆರಳು ನಾರಾಯಣರವದ ವೀಣೆಯಲಿ ಹೃದಯಾಂಗಣದ ಸೀಮೆಗೆ ಬಿಡಯ 
ವಾಗದು ಕೃಷ್ಣಪದ ಕೇಳಿ (ಕುವ್ಮಾಸೆ. ೦-೨೪). (= ಬಿಡುವು] 
ಬಿಡೆಯ, ಬಿಡಯ್ಕ. ಬಿಡಿಯ, ಭಿಡಿಯು, .ಭಿಡೆ. ಭಿಡೆಯ (ನಾ). ೧. 
ದಾಕ್ಷಿಣ್ಯ; ಸಂಕೋಚ : ನೀನೇ ಕೆಣಕಿದವನೇ ಶಿವಶಿವಾ ರಾವಣತನೂಭವ 
ನೆಂಬ ಬಿಡೆಯಕೆ ಸೈರಿಸಿದೆನೈಸೆ (ಕೊರಕಾ. ೬-೦೪-೮) ; ಅವನೊಬ್ಬಗೆ ಚಿತ್ತ 
ದಲಿ ಪರರ ಠುವೆನಿಪ್ಪಾ ಬಿಡೆಯವಎಲ್ಲ (ಪಿಠಾಗ 00-8-03) ; ಬಿಡೆಯವಿದೇ 
ತರ್ಕೀ ಪರಿ ಕುಡುವಂದದೆ ಕೊಟ್ಟೊಡಾನೆ ಕೊ೦ಬವನುಸಿರಾ (ಕಳವ. ೬-೩೩). 
ಬಿಡಯ್ಕ: ೧. “ ಬಿಡಯಮೆನಲ* ದಾಕ್ಷಿಣ್ಮಂ ” (ಕಕುಪಿ. 3೨); ಕಡು 
ಜಾಣಂ ಕಲೆಯೊಳ್‌ ಸಮಂತು ಕುಶಲಂ ಸಂಗೀತಸಾಹಿತ್ಯದೊಳ್‌ - - , 
ಆಂ ಬಿಡಯಕ್ಕೆ ನ್ನೆನಿದಂ ದಲೆಲ್ಲರುಸಿರ್ವರ್‌ ಶ್ರೀ" ಚಿಕ್ಕದೇವೇಂದ್ರನೊಳ್‌ 
(ಬತ್ರಗೋ. ೩-೭): ಬಿಡಿಯ : ವ. ಲಜ್ಜೆ; ನಾಚಿಕೆ: ದಾನವೇಶ 
ರೋಷದಿಂ ಬಿಡಿಯವಿಲ್ಲದೆ ಸಭಾಂತರದಿ ಬಿಡಿಯುತ್ತರವ ಮುಡಿಯಬಹುದೆ 
(ನನರೋ. ೨೭-೬೩). ಭಿಡಿಯ : ೧. ಭಿಡಿಯಾ ಸಲ್ಲದು ಎನಗೆ ಕೊಡದ 
ಮ್ಯಾಲೆ ತಿಳಿ ಬಡಿವಾರವೇನು ಭಯಬಡುವ ನಾನಲ್ಲ (ಮೋತ್ನರೀ. ೨೦-೩): 
೩. ಪ್ರೀತಿ; ಪ್ರೇಮ: ಅವಳ ಮುಂಂದೆನ್ನಾ ಭಿಡಿಯಾವಿಟ್ಟಾನೆ ಮರ್ಮ 
ಗಳಾಡಿ ಬಿಟ್ಟಾನೆ (5 (ಕ್ಮಶಾ, ೨೪). ಭಿಡೆ : ೧. ಇವರು ಭಿಡೆ ವ್ಯಕ್ತಪಡಿಸಿ 
ದಾಗ . . . ಬಲವಂತಗೊಳಿಸಿದ (ಮೂಕುರಾ. 6) ; ಗಾಬರಿಯ ದನಿಯಲ್ಲಿ 
ನುಡಿದರು ಬರಿಯೇ ಭಿಡೆಗಾಗಿ (ಕಠೋಲೀ- ೦೩೦); ನಿನಗೆ ಭಿಡೆ ಅನಿಸದಿದ್ರ 
. * ಖೋಲೀ ಖಾಲೀ ವರಾಡಿಸಿಕೊಡತೀನಿ (೧ುಗೆ. ೪)- ೨. ಮಾಯಾ 
ಪಾಶ ಬಿಗುಹೇಟ್‌ ಮಜುಗಿದನು ಭಿಡೆಯನು ಮಕಿದನು (6980 - ೬-೩೦), 
ಭಿಡೆಯ : ೧. ರಾಯರು ಅಕ್ಕನ ಭಿಡೆಯಕೆ ನೂಳಗಾದರು (ಳರವಿ. 8೩6): 
ಅನಾಥಬ್ರಾಹ್ಮಣನ ಭಿಡೆಯ ಯಾತಕೆ (ಕರ್ನಾಳ- ೩೦೦). 
ಭಿಡೆ ಬಿರಸತ್ತು-- ದಯೆ ಮತ್ತು ದಾಕ್ಷಿಣ್ಯ: ಪೆಜತ್ತಾಯರಿಗೆ ಭಿಡೆ._ಬಿರ 
ಸತ್ತಿಲ್ಲವೆಂದು ನನಗೆ ಖಾತ್ರಿಯಾಯಿತು (ಗಂಗಾಕ- ೦೧). ಭಿಡೆ ಮುರವತ್ತು 
ಇ ಭಿಡೆ ಬಿರಸತ್ತು : ಯಾವ ಭಿಡೆ-ಮುರವತ್ತುಗಳಿಗೆ ಒಳಗಾಗುವುದಿಲ್ಲ 
(೦೦೫: ೨) ; ನಿನ್ನ” ಭಿಡೆ-ಮುರವತ್ತುಗಳನ್ನು ಅಡ್ಡ ಹಾಕಿ ನಮ್ಮನ್ನೂ 
ಬಡಿಸುವುದಾದರೆ . . . ಹೇಳುವೆವು (ಇಂರುಮು. ೩೩), 
[ ಇ ಪ್ರಾ. ಎಡ್ಡಾ-/ಸಂ. ವ್ರೀಡಾ. /ತುಳು. ಬಿಡೆ ] 
ಬಿಡೆಯ್ಕ "ವಿಡಾಯ' ನೋ. 
ಬಿಡೆಯಂಬಡೆ (ಕ್ರಿ). ಸೊಗಸನ್ನು ಪಡೆ; ಶೋಭಿಸು: ಕುಡಿದು 
ಕೊರಲ್ವರಮವಮರ್ದಂ ಕಡುಬಿಡೆಯಂಬಡೆದು ನಡೆವ ಪೊಸಬೆಳ್ಮುಗಿಲಂತಡಿ 
ಯಿಡುವಳ (84ಎ. ೪-6). 
ಬಿಡೋಜ (ನಾ). ಇಂದ್ರ; ದೇವೇಂದ್ರ : ರೇವಂತನ ರೇಖೆಯಂ 
ಬಿಡೋಜನೋಜೆಯನೀಶ್ವರನ ದಕ್ಷತನಮಂ ತನ್ನೊಳಳವಡಿಸಿ (ಫುಕ್ಕಾಸ್ತ. 
೭-೩೦ ಐ). [ “ ಸಂ. ಬಿಡೌಜಸ್‌] 
ಬಿಡೌಜ (ನಾ). ಇ ಬಿಡೋಜ : "" ಪುರುಹೂತಂ. . .ಬಿಡೌಜಂ ಕೌಶಿಕಂ 
ಹರಿ ಪಾಕಶಾಸನಂ .... ತುರಾಷಾಡ್ಮರುತ್ವಾನೆನಲ್ಕೆ ಸುತಶ್ರುಮುನಕ್ಕುಂ'' 
ವಿಭವಜಿತಬಿಡೌಜಂ ರೇಚಕಾಂತಾಮನೋಜಂ 
(ಮರತ. ೦-೦೩) ; ಕುಡಲಜ*ಯಂ ನಿಮಗೆಂತುಂ ಬಿಡೌಜನಾ ಪಾರಿಜಾತ 
ಕುಜಮಂ (8ಗಂ. ೧೩-೨೬): [ ಸಂ. ಬಿಡೌಜಸ್‌ ] 
ಬಡಾಜೆವಧು (ನಾ). ದೇವೇಂದ್ರನ ಹೆಂಡತಿ ; ಶಚೀದೇಎ : 


(ಮಂಗರಾ- ೦೨-೦) ; 


ಆಗಳ್‌ 


[ಬಿಡೆಯ (< ವಿಡಾಯ) * ಪಡೆ] 


೬೪೫೬ 


ಬಣ್ಣೊಲೆ 


ಬಿಡೌಜವಧು ವಿಧುಮುಖ ನೂರ್ಮಡಿಸಿದ ಹಮೋತ್ಯರ್ಷತೆಗೆಡೆಯಾಗಿ 
ಮರಾಳಯಾನದಿಂ ಪೊಜಮಟ್ಟಿ ೪್‌ (ಕೇಮಿಪು. ೮-0೦೩). [ಸಂ.ಬಿಡೌಜವಧೂ] 

ಬಿಡೌಜಸ (ನಾ). - ಬಿಡೋಜ. 

ಬಡೌಜಸರ್‌ (ಬಹುವ) ಇ ಇಂದ್ರನ ಕಡೆಯವರು; ದೇವತೆಗಳು: 

ನೇಜೆಯದಿಂದಿಅಿದೆತ್ತಿ ನಿಜಾಜಮನೆ ಬಿಡೌಜಸರ್ಗೆ ತೋರ್ಪಂತಸುಹೃದ್ರಾಜಿ 
ಯನೆ ವಾಜಿವಾಹಕರಾಜಿ ಮಹಾಜಿಯೊಳ್‌ ತಳರ್ದುಡದ್ದುತಮೊಗೆಯಲ 
(ಉಾ8ಕೇ- A-us)- [ ಸಂ. ಬಿಡೌಜಸ್‌ ] | 

ಬಿಣ್‌, ಬಿರಿ (ಸಪೂರೂ). ಬಿಣ್ಣಿತು ಎಂಬ ನಾಮವಾಚಕಕ್ಕೆ ಸಮಾಸ 
ಗಳಲ್ಲಿ ಬರುವ ಆದೇಶರೂಪೆ : "ಬಿಣ್ಣೆ ಚ್ಚಲ್‌', "ಬಿಣು' ಪ ಪರಾ. 
ಬಿಂ: “ಬಿಂಗುಂಡು', "ಬಿಂಪು ಪರಾ. ([ ೬ ಬಿಣ್ಣಿತು] 

ಬಿಣಕು (ನಾ). `(?) : ಫಣಗಳನು ಹೊಲೆವೀರಬಾಹುವು ಬಿಣಕುಗಳ 
ಮಾಡಿ ಥರಥರದ ಚೇಷ್ಟೆಗಳ ತೋರಿಸಿ ಪುರದ ವೀಧಿಯೊಳಾಗ ಬಂದನು 
(ರುತ: ೧೦೫): [72]. 

ಬಿಣಮ್ಮ (ನ್ಯ). ಒಬ್ಬಾತನ ಹೆಸರು ಶ್ರೀಧರಜೌವೇರಪುತ್ರಸ್ಕ 
ಬಿಣಮ್ಮದ್ವೇದಿ (ಇ6. ೫೪111, ೩೬೭-೦೬: 8ನೆಯ ಕತ). [? + ಅಮ್ಮ] 

ಬಿಣಯಿತ (ನಾ). ಒಬ್ಬಾತನ ಹೆಸರು : ಶ್ರೀದಸವಮ್ಮರಸರ ಮಗ 
ಬಿಣಯಿಂತನಾಳೆ (ಎಳ. ೩1. ಜಗಳೂ. ೦೩-೦; ಸು. 1010 ?). 

[( ಐ ಇದು 'ಎನಯುಾದಿತ್ಕ' ಎಂಬುದರಿಂದ ಬಂದಿರಬಹುದು] 

ಬಣಿಕೆ (ನಂ). ಒಂದು ಬಗೆಯ ಸಸ್ಯ: ""ಬಣಿಕೆ ಬಲವತಿಯಕ್ಕು'' 
(ಮಂಗಂ3 - ೪೨-೩೬). [?] 

ಬಿಣಿಲು "ಬೀಳಿಲ್‌' ನೋ. 

ಬಿಣ್ಣುಂಡು, ಬಿಂಗುಂಡು (ನಾ). ಬಂದರಿನಲ್ಲಿ ಹಡಗನ್ನು ನಿಲ್ಲಿಸುವುದ 
ಕ್ಕಾಗಿ ಹಡಗಿಗೆ ಸೇರಿದಂತೆ ಇಳಿಬಿಡಂವ ದಪ್ಪವಾದ ಕಬ್ಬಿಣದ 
ಗುಂಡು ; ಲಂಗರು ; ಅಂತು ಬಿಣ್ಣೂಂ[ಕಾಕಾಂ- ಬಿಂಗುಂ, ಬೀಟ್ಗುಂ] 
ಡಿಕ್ಕಿದ ಬಹಿತ್ರದಂತೆ ಅಲ್ಲಿಂ ತಳರದೆ ನಿಂತ ತನ್ನ ರೆಥಮಂ ಕಂಡು 
(ಅಂತ್ರ. 03-68 5) ; ಆ ಭುವನತ್ರ ಯವಿಜಯಿಯಪ್ಪ ರೂಪಾತಿಶಯ 
ದೊಡನಮುಳ್ಬಳೆದಂತೆ ಬಳೆದ ನಿಸರ್ಗ ಶೌಚಾದಿಗುಣಂಗಳಿಂ ಬಣ್ಣುಂಡಿಕ್ಕಿದ 
ಭೈತ್ರುವಖಮಂ - . , ಪೋಲ್ಡು (ಕಾಂತಿಫು: ೦೦-೪೨ ನ). ಬಿಂಗುಂಡು : 
ಭೈತ್ರಕ್ಕೆ ಬೆಂ £ ಬಿಂ 3 ಗುಂಡನಿಕ್ಕಿದಂತಿರಬೇಕು ಹಿರಿಯರು (ಅವಕಂ. ೭೯-೬೫೩) - 
“ಬೀಟ್ಗ್ಸುಂಡು' ಪರಾ. [ ಬಿಣ್‌ («ಎ ಬಿಣ್ಣಿತು) + ಗುಂಡು] 

ಬಿಣ್ಣುಂದು (ಕ್ರಿ). ಗರ್ವವು ಇಳಿ; ಸೋಲಂ ; ಮೂದಲಿಸಿ ನುಡಿಯಲಾಗಿ 
ಬಣ್ಣುಂದಿ ತಿರುಗಿ ಶಿವನಂ ಪತ್ರವಂ ಬೇಡೆ (ಕೇರತು. ೯-೪೦). 

[ಬರ್‌ ( ಬಿಣ್ಣಿತು) + ಕುಂದ್ಮು ) 

ಬಿಣ್ಣೆಚ್ಚಲ್‌ (ನಾ). ಹಾಲು ತುಂಬಿ ದಷ್ಟಪುಷ್ಟವಾಗಿರುವ ಕೆಚ್ಚಲು: 
ಬಿಣ್ಣೆಚ್ಚಲಿಕ್ಕಿ ಕೊಡವಾಲ್ಲಅಕಿಯದಾವಿಲ್ಲ ನುಣ್ಣಾಡಿವೆತ್ತಿರದ ಪಶುಪಕ್ಷಿ 
ಮೃಗಮಿಲ್ಲ ಕಣ್ಣೊಳಿಪ ರಂಮರಾಜ್ಯದೊಳ್‌ (ಗೈ ಅಣ. 06-08) - 

[ಬಿಣ್‌ (ಎಬಿಣ್ಣಿತು) + ಕೆಚ್ಚಲ] 

ಬಣ್ಣೊನರ್‌ (ನಾ). ದಪ್ಪವಾದ ಚಿಗುರು, -ಕುಡಿ : 'ಬಿಣ್ಣೊನರ್ಗಿಜು' 
ಪರಾ. [ಬಿಣ್‌ (ಎ ಬಿಣ್ಣಿತು) 4 ಕೊನರ,)] 

ಬಿಣ್ಣೊನರ್ಗಿಜಿ (ಕ್ರಿ). ಗಟ್ಟಿಯಾಗಿರುವ ಚಿಗುರೆಂದು ಭಾವಿಸಂ.- 
ಭ್ರಮಿಸಂ : ಪಣ್ಣೆತ್ತು ಸವಿದುಟಿಯ ಬಿಣ್ಣೊನರ್ಗೆತ್ತು ಬೆರಳ್ಗಳ ಸೋವುವ 
ಪೆಣ್ಣಳಂ ಬಗೆಯದಾ ನುಣ್ಣಿಳಿಗಳೆಸೆವವು (ಗುರುಠ. ೨-೦೩). 

[ಬಿಣ್ಣೊನರ್‌ *- ಗಿಜು] 

ಬಣ್ಣೊನೆ “ಬಣ್ಣೊಲೆ' ನೋ. 

ಬಣ್ಣೊಲೆ, ಬಿಣ್ಣೊನೆ (ನಾ). ಹೂವು, ಹಣ್ಣುಗಳಿಂದ ತುಂಬಿರುವ 
ಗೊನೆ ; ದೊಡ್ಡ ಗೊಂಚಲು ; ದಪ್ಪವಾದ ಗೊನೆ ; ತೂಗಿ 


ಬಿಣ್ಣಿತು 


ಬಿ(ಣಾಣಂ-ಪ]ಣ್ಣೊಲೆಯಿಂ ಬಳ್ಳುವ ಕೌಂಗು ಕಾಯ್ದು ಖಗಲಂ ಪೇಜರ್ದ 
ಚಿಂದೆಂಗು . . . ಏಸೆಗುಂ ವಿದ್ಯಾಧರೋದ್ಯಾನದೊಳ್‌ (ಆಂಘು. ೦-೬೭) : 
ಬಣ್ಣೊಲೆ[ಶಾಕಾಂ. ನೆ]ಯಿಂ ತೂಗಿ ತೊನೆವ ಕ%ಂಗಂ ತನ್ನತ್ತಣ್ಣೆ ಬರೆ 
ತೆಗೆವ ತೆಜದಿಂ ಕಣ್ಣೊಳಿಸಿದುದೆಳಸಿ ನಾಗಲತೆ ದಾಂಗುಡಿಯಿಂ (ಕಾ್ರ್ಮಾನ. 
೨06) ಬಿಣ್ಣೊನೆ ; ಕುದುರೆಯ ಪಂದಿಯ ವಿಷ್ಟೆಯೊಳೊದವಿದ ಕಿರ್ಚಿಂದೆ 
ಸೂಜಿಯಂ ಕಾಸಿ ಒಲಿಿಕ್ಕದಅಕೊಳ್‌ ಬಾಲಯ ಗೊನೆ ಪುಟ್ಟಿದೆಡೆಯನಜ್‌ 
ದೂಂಕಿ ಪಿರಿಯ ಬಿಣ್ಗೊನೆಯಕ್ಕುಂ (ಕೋಕೋವ- ೬-೨೪) ; ಬಣ್ಣೊನೆ 
ಗಳಿನ್ನೊನದಾಡುವ ಕಂಗು ಬೇರ್ಗ್ನಳಿನ್ನುಜುಗಿರೆ ಕಾಯ್ತ ಬಕ್ಕೆ 
(ಎಕ. 71» ದಾವಣ. ೩೫-೩೭ ಣಿ ಸು. 3260) ; ಪಣ್ಣ್ಗಾಯ್‌ ಕೀವಿದ 
ಬಾಲ್‌ಯ ಬಿಣ್ಣೊನೆ . . . ಪಥಿಕರ ಕಣ್ಣೊಳ್ಬಂ ಮನಕೆ ಬಯಕೆಯಂ 


ಪುಟ್ಟಿಸುಗುಂ (ತಂದ್ರಶು. 0-00೭). [ಬಿಣ್‌ (ಎ ಬಿಣ್ಣಿತು ) + ಗೊಲೈ) 


೬೪೫೭ 


10 


ಬಿಣ್ಬಡರು (ಕ್ರಿ). 


ಬಿಣ್ಬರಿ (ನಾ) ವ 


ಬಿಣ್ಣು 


ದೊಡ್ಡದಾಗು : ಬೆಳೆ; ವೃದ್ಧಿಸು : ತಿಣ್ಣಮೊಲೆ 
ಬಿಣ್ಬಡರೆ ಕಾಲ್ಮಂದಗಶಿಗಲಸೆ . . . ಪೊಸಗಾಡಿವೆತ್ತಿರ್ದಳೇ ವಣ್ಣಿಸುವೆನು 
(ಕೈ ವಿಭಾ, ೧೮-೩೪). [ ಬಿಣ್ಣು 3- ಅಡರ್ಕ್ಮು ( ಆ ಅಡರ್‌) ] 
ಪ್ರಾಣಿಗಳು ಬೇಟೆಗೆ ಗಾಢವಾಗಿ ಸಿಕ್ಕಿ ಬೀಳುವ 
ಜಾಗ.- ಪ್ರದೇಶ : ಹರಿಣೀಲೋಚನೆ ದೀವದಾ ಹರಿಣನೇಂ ಪೆರ್ಗಾಡಿದಿ: 
ಬೀಡು" ಬಿಣ್ಬರಿಗಳ್ನೇಣ್ಟರಿ ಶಂಬರಾರಿ ಶಬರಂ ಪುಲ್ಲಂಬು ಕೆಲ್ಲಂಬು ಮದ್ವಿರ 
ಹಾವಸ್ಥಿತಿ ಗೋರಿಗೋರಗೆಯೆನಿಪ್ಪಂತಾದುದು (9ರಂಪು- ೧೦-೪೨) - 
[ಬಿಣ್‌ ( ಆ ಬಿಣ್ಣಿತು) * ಪರ್ಮಿ] 


ಬಿಣ್ಣು. ಬಿಂಪು (ನಾ). ೧. ಭಾರ ; ಒಜ್ಜೆ ; ತೂಕ : “ಬಿಣ್ಣೆಂದ50, 


ತಿಣ್ಣಮೆಂದುಂ ಭಾರಂ? 
ಪಿರಿದುಮಾದ 


(ಕರಾ. ೬೯-೫೬೭) ; ಎಣಿಕೆಗಳುಂಬಮುಂ 
ಪದಾಶಿವರೂಥವಾಜಿವಾರಣಬಲದಿಂದಮಿರ್ಮಡಿಸಿ 


ಬಿಣ್ಣಿತು. ಬಿಣ್ಣಿತ್ತು (ನಾ). ೧. ಹೊರೆ; ಭಾರ ; ತೂಕ: “ ಭಾರಕೆ ಧಾತ್ರಿಯ ಬಿಣಕ್ಕಿನಗೆಂದಿನಂದವಲ್ತಣಕಮಿದೆಂದು ಬೇಸಜ್‌ಿಂ 
ಬಿಣ್ಣು ಬಣ್ಣಿತಕ್ಕು” (ಕಕ್ಕಿ: ೬೨) : ಲಲನೆಯರ್ಗಂಗರಾಗಮದು ಶಿಣುಕಿದನಾನಲುಮ್ಮಳಿಸಿ ಶೇಷನಶೇಷಮಹೀವಿಭಾಗಮಂ (ಶಂಪಲಶ - 
ಮರ್ವಹಂ . . - ಶಣ್ಮಲರ್ಗೆ ಕಾಡಿಗೆ ಬಿಣ್ಣಿತು  ಪಾದಪಂಕಜ ೯೪೪೪: ನಡು ನಡುಗೆ ಬಿಗಿದೊಗೆದ ಪೆರ್ಮೊಲೆಯ ಬಿಣ್ಣಿನಿಂ ಕ 
ಕೃಲತೆಗೆ ಭಾರಮೆಂದೊಡಆಯೆಂ ಪೊಗಟಿಲ್‌ ಸುಕುಮಾರವೃತ್ತಿಯಂ || ಚೆಲ್ವೆಸೆಯೆ ಕರಮೆಸೆದರಬಲೆಯ)ರ್‌ (ಕಶಫು- 9-೬ ಗಳಿ). ವಿ. ದೊಡ್ಡ 
(ಕಾರಂಪೂ. 000೩) ;: ತನುಲೇಖೆಗೆ ಚಂದನದಣ್ಣು ಬಿಣ್ಣಿತೆಂಬಲಸಪದಕ್ಕ ಗಾತ್ರ, - ಆಕಾರ : ಸ್ತನದ ಬಿಣ್ಣನೆ ನೋಡಿ ಮನಮಿಕ್ಕುವರ್‌ ವಿಟರ್‌ 
ಲಕ್ತಕರಸಂ ಪೊಜಯೆಂಬಿನಿತೊಂದು ಚಿತ್ತಮಾ ಲಲನೆಗೆ ದೇವಕೀವನಿಕೆ ಕನಕಪಂಕಜದ ಬಿರಿಮುಗುಳ ನನೆ ನೋಡಿ ಮನಮಿಕ್ಕುವಂತೆ ಮಲ್‌ದುಂಬಿ 
ಇದುದು. ನಿರ್ಭರಪೂರ್ಣಗರ್ಭದೊಳ" (ಗು. ೨-೪೯) ಕ ಬಿಣ್ಣಿತೇನೆಮಗೆ (ಉಪ್ಕರಿ. ೦೦-೪೪): ೩. ದೃಢವಾದುದು ; ಮಜಬೂತಾದಂದು: 
ನಿಮಗೆ  ಬಂಧುತನದೆೊಂದು ಬಣ್ಣಿಗೆಯಿರಲಿ (ಕರತ, ೩೫-೪೬). ಗಟ್ಟಿಯಾದುದು : (8). ೪. ಅತಿಶಯ ; ಆಧಿಕ್ಯ: ಹೆಚ್ಚಳ: ಭೂತಳ 
ಪಿ ದೊಡ್ಡದು ; ಗಾತ್ರವಾದುದು ; ಭಾರಿಯರಾದುದು :| 2೦ (ಲ) ಸತಿಗೊಳ್ಳನಾಳ್ಹು ನವಮೆ:ಖಳೆಯೆಂಬ ಸಮುದ್ರದಂತೆ ಕೊಂಡಲಿ, 
ಬಿಣ್ಣಿತು ಕೊನೆ, ಬಿಣ್ಣೊನೆ (ಕಶ್ಮಾತು. ೩೩೪ ಪ್ರ ಯೋ). ಬಿಣ್ಣಿತ್ತು : ಗೆಜ್‌ಿಯೊಪ್ಪಿ  ತೋಲುವುದೆನೆ ಬಿಣ್ಣಿನೊಳಾವರಿಸಿರ್ದ್ದ. ಪೆಂಪಿನೊಳ್‌ 
೧. ತನ್ನ ಕಯ್ಯ ಕಳಶಮಂ ಬಳ್ಳಿಯೊಳ್‌ ಕಟ್ಟಿ ವೀರಂ ತೆಗೆವಾಗಳದ: (ಎಇ. ೫111, 8೩೦-೩೪9 ; 929 ) ; ನಿನ್ನ ಪೆಂಪಿನ ಬಣ್ಬಿಂಗದಾರ್‌ ಮರುಳ್ಗೆ 
ಪುಲಿ ಪಿಡಿದು ನೇಲ್ವುದುಮದು ಕಯ್ಗೆ ಬಿಣ್ಣಿತ್ತಾ ದೊಡದಂ ನೋಟಕ್ಕೆ ೪ಸರ್‌ (ಕಾದಂಉ. 000) ; ಈಗಳಾತನ ಪುರುಷಾರ್ಥದ ಪುರುಳುಂ . . . 
ನೆಂದು - . . ತೆಗೆಯೆ (ಶಂಶಕಂ- ೧೯-೪) ; ನುಣ್ಣಿತ್ತು ; ತಣ್ಣಿತ್ತು ; ಪರಾಕ್ರಮದ ಬಿಣ್ಣುಂ ಕರತಳಾಮಳಕಮಾಗಿರ್ದಷ್ಟದು (ಶಂಕತಂ- ೯೩-೨೦). 
ಬಿಣ್ಣಿತ್ತು (ಶಮರ. ೭೭ ಶ್ರಯೋ).- ವಿ. ಬಿಣ್ಣಿತ್ತಾದಲರ್ಜೊಂಪದ ಕಂಪಂ | ೩5 ೫. ವೈಭವ : ಆಡಂಬರ ; ತನ್ಮಹಾರುದ್ರಗಣಭರಮನೀ ನಾಳ್ಗಳರಸುಗಳ 
ಹಣ್ಣ ಹದುಳದಿಂದಾಂತೆಳಸುತ್ತಂ ಸುಳಿಗೆಲರಾ ಬನದೊಳ್‌ ಬಿಣ್ಬಂ ಶಿವನ . ಸಭೆಯಲ್ಲದಾವ  ಲೋಕಂದಳೆದೊಡಂ ಮುಂಳ್ಗಿ 
(ಉದ್ಕದೇ- ೨-೨೦)- ಬೀಳವೆ ಸಕಲ ದಿಗ್ಗಜ೦ಗಳ್‌ (ಕೆಂಪು. 36-೩4)- ಹ. ಹಿರಿಮೆ ; ಮಹತ್ತ್ವ ದ 
ಬಣ್ಣಿ ತಂಬಡೆ- ಘನತೆಯನ್ನು ಹೊಂದು ; ಗೌರವಾಸ್ಪದವಾಗಿರು : ಗುರುತ್ವ : ಮುಂದಣ ಕಜ್ಜದ ಬಣ್ಣುಮನಅಜದಂಭೋರುಹ 
ಬಿಣ್ಣಿತಂಬಡೆದ ಭವ್ಯೋತ್ತಮರ್‌ ಕಡು ಮುನಿದು ಬಣ್ಣಗೆಡಿಸುವರೆ ತಮ್ಮ ನಾಭಂ ಶುಂಭದಂಭೋಧರಧ್ವನಿಯಿನಿಂತೆಂದಂ (ಶಂಶರಾ- ೬-೨೨ ನ) ; 
ವರೊಂದುವೇಳೆಯೊಳ್ತಪ್ಪುಮಾತಂ ನುಡಿದೊಡೆ (ಸಮ್ಮ... ೦೦-೩೫) - | 30 ಕಂಡಿಹಷೆಯಾ ಈ ಸೂಕ್ಷ್ಮವ ಈ ಭವ್ಯತೆ ಬಿಣ್ಬ (ಕರುಶ್ರಾ- ೬೯-೦೬)- ವ. 
ಬಣ್ಣಿದಂ ಎ ಘನೆತೆಯುಳ, ೈವನು : ಲಘುಪಾತ್ರನಾಗಿ ಕಾಗೆಯ ಕೊರ ಘನತೆ ; ಗೌರವ ; ದೊಡ್ಡಸ್ತಿಕೆ : ಇಂದುಗುಪಶಾಂತತೆ ಮೇರುಗೆ 
ಲೊಳ್ಳಟ್ಟಿದೊಡೆ ಪಾಜುವವನುಂ ನೆಟ್ಟನೆ ಬಿಣ್ಣಿದನೆನಿಕ್ಕುಮಾರ್ಹತದಿಂದಂ ಬಿಣ್ಣು  ತನ್ನದೊಂದಿರವಿನೊಳಾದುವೆಂಬಿನಮುದಾರಗುಣಪ್ರಕರಂಗಳಿಂದ 
(ಸಮಶ. ೦೩-೩3) ; ಗಾರುಡಮೊಂದನೆ ಕಲ್ಲದನ್ನೆವರೆಗಂ ಜನಕೆಲ್ಲಂ ವಿದ್ಯೆ ಳಂಕರಿಪ ನಿಜಪ್ರ ಭಾವಮಹಿಮೋನ್ನತಿಯಿಂದೆಸೆದಂ ಮುನೀಶ್ವರಂ (ಉದ೦ಪೂ - 
ಯಿಂದೆ ಬಿಣ್ಣಿದನಲ್ಲೆ೦ (ರರ್ಮಾಕ್ಕ- ೦೨-೦೦೩).- ೨೪೩); ನೀವಪ್ಪೊಡೆ ಪೆಂಪಿನೊಳಂ ಬಿಣ್ಣಿನೊಳಂ ಸಾಹಸದೊಳಂ ಮರುತಂಗೆ 
ಬಣ್ಣಿತ್ತು `ಬಿಣ್ಣಿತು' ನೋ. 35 | ಪಿರಿಯರ್‌ (ಶಂಕತಂ. ೨೩೯-೦೪); ಸಲೆ ಮೆಅಕಿವುದಿಂತು ಹಿಮವನ್ನಗೇಂದ್ರಂ 
ಬಣ್ಣೊಡೆ (ನಾ). ದಪ್ಪವಾದ ತೊಡೆ ; ತೋರವಾದ ಊರು : ಪೂರ್ವಜಲಧಿ ಪಶ್ಚಿಮವಾರ್ಧಿಗಳ ಕೂಡಿಕೊಂಡು ನಿರ್ಮಲಶಿವನ ಮಾವ 
ಬಿಣ್ಣೊಡೆಯ ಬಡವಾಸೆಯ ಬಳಲ್ಲಡುವಿನ ಬೆಡಂಗಿನ: ಬಾಲೆ ನೆನಿಸುವ ಬಿಣ್ಣಿನಿಂದೆಸೆವುದು (ಕಾತಕಂ. ೨-೨). ಲೆ. [ಛಂದ] ಉಚ್ಚಾ 
ಯೊರ್ವಛ್‌ . . . ಬರುತುಮಿರ್ದಳ್‌ (ಕಾಶುಕ್ಮ- ೪6-೨೩) ; ಬಿಡಯದೆ ರಣೆಗೆ ಎರಡು ಹ್ರಸ್ವಾಕ್ಷರಗಳಷ್ಟು ಕಾಲವನ್ನು ತೆಗೆದಂಕೊಳ್ಳುವ 
ಕ೦ಭವೇಜ್‌ ಬಲ್‌ಕ್ಸೈ ಬಿಗಿವಂತಿರೆ ಸುತ್ತಿ ಪಾಯ್ವ ಬಿಣ್ಣೊಡೆಗಳಿನುರ್ಬಿ ಸ್ವರ ; ದೀರ್ಫಾಕ್ಷರ ; ಗುರು ; “ಕೊಂಕು ಬಿಣ್ಣೆನೆ ಗುರುವಲಾ” 
ಪೆರ್ಬೆಣೆಯ ಮೋಲ್‌ ಬೆಣೆಗೊಂಡು ಪೊದಲ್ಹ ತೋಳ್ಗಳಿಂ. . . ಜಟ್ಟಿಗರ್‌| 4 (ಕನ್ಮಿಮಂ - 8೬) ; ಬರೆ ವಕ್ರಂ ಶಿಖಿಯೊಂದು ಕೊಂಕುಕಡೆಯಿಂದಾ ಮಾರುತಂ 


ಗರುಡಿಗೋವಳನೀ ನೃಪನೆಂದು ವಂದಿಪರ್‌ (೫ಕಏ. ೪-೦೩೬): 
[ಬಿಣ್‌ ( ಇ ಬಿಣ್ಣಿತು) * ತೊಡೆ) 
ಬಿಣ್ಣ್ನುಡಿ (ನಾ). ಕೆಚ್ಚಿನ ಮಾತು ; ವೀರೋಕ್ತಿ ; ನೀಮೆ ಬಲ್ಲಾಳ 
ಬಲ್ಲಾಳರಪ್ಪಿನಂ ಮೊನೆಯೊಳೆ ಹಯಮಂ ಕೊಳ್ಳುದು ರಾಮನಂ ತೋಟದೆ 
ಸಂಧಿಗೊಂದೆಂ ಬಿಣ್ಣುಡಿಗೆ ಬೆಅಗಾಗೆಂ (ರಾಮಾಕ್ಮ. ೦೪೩-೦೩). 45 
ಬಣ (ಆ ಬಿಣ್ಣಿತು) -. ನಂಡ್ಮಿ) 


ವ್ಯೋಮಮೊಪ್ಪರೆ ಬಣ್ಣಿಂತೆರಡಾದಿಯೊಳ್‌ (ಛಂರೋಂದು- ೧-೩೮). ಬಿಂಪು: 
೪, ಕೆಂಪ ಕಾಟ್‌ದವಾಲಿಗಳು ಮೈ ಕಂಪಿಸಿದುದಡಿಗಡಿಗೆ ರೋಷದ 
ಬಿಂಪಿನೊಳು ತಗ್ಗಿದನು ಗುಟಿಕ್ಕಿದನು ಹುಬ್ಬುಗಳ (ಕುವ್ಮಾರೀ. ೬೨೨೬) - 
೫. xxx ಪುರಿ ಪೆಂಪಿನಲು ಧರಣಿ ಬಿಂಪಿನಲು ಜಳರಾಸಿ ಗುಂಪಿನಲು 
xx ದೇವನಂತಿರ್ವ್ರೃ XxX: (a332-. XV. ೩೯-೩೦ ; 

೯. ಗಾಢತೆ ; ತೀವ್ರತೆ: ' ರೊಂಪಿಸುವ ಸಿರಿಮೊಗದ . . 


2148) - 
ಎ ನಿಜ 


ಬಿಣ್ಣುಗೊಳ್‌ ೬೪೫೮ ಬಿತ್ತರವೆಳು 
ಜತೇಜದ ವಿಪುಳವೇದನಿಯ ಬಿಂಪಗಿಚ ಬೇಸಜಿತಿನ ತುಮುಗಿದ ತಂಪಿನ 


ಗ್ಗಳಿಕೆಯ ವಿಘಾತಿಯ ರೊಂಪಿನಲಿ ಹುದುಗಿದ ಮಹೀಶನ ಕಂಡನಾ 
ಪಾರ್ಥ (ಕುವ್ಮಾಕ. 0೬-3) :, ಕುಸುಮಸೌರಭಸಾಂದ್ರದಿಕ್ತಟದ ಬಿಂಪು 


ದುರ್ಧರವಾಯ್ತುು (ಸಿರಾಗೆ, ೧೦-೩-೩೩): 
ಬಿಣ್ಣುಗೊಳ್‌ (ಕ್ರಿ). ಅಧಿಕವಾಗು ; 
ಜನಿಯಿಸಿದತ್ತು 


[ಬಿಣ್‌ -._ ಪ್ರ) 
ಹೆಚ್ಚಾಗು : ತೀವ್ರವಾಗು : 
ಚಿತ್ರವಂತಿದೇವಿಗೆ ಗರ್ಭಮದಿಂತು ವಾಡೆಯುಂ . . 

ಜವಿ[ಯಿಸೆ] ಬಿಣ್ಣುಗೊಂಡಲಸಮಾ ನಿಜನಿರ್ಮಳೆಚಿತ್ತವೃತ್ತಿಯೊಳ್‌ 
(ಕುಸುಮಾ. ೦೨-೨೩). [ಬಿಣ್ಣು * ಕೊಳ್‌] 
ಬಿಣ್ಣುವೆಜು (ಕ್ರಿ). ಭಾರವಾಗು : ತೆರೆ ಮಸಗಿ ನ ಜಳಮೊತ್ತರಿಸೆ 
ಮೊದಲ್‌ ನಾಂದು ಬಿಣ್ಣುವೆತ್ತೆಮೆದೊಜ್‌ಯಂ ಭರದಿಂ ತಾಂಗಿ ನಿಜಾರ್ದ್ರಾಂ 
ತರಂಗಭರಮಂ ನಿವೇದಿಪಂಶೀಕ್ಷಿಸಿದಂ (ನರ್ವಕಿ. ೪-6೭). [ಬಿಣ್ಣು 1ಪೆಜು,] 
ಬಿಣ್ಣೇಜು (ಕ್ರಿ). ೧. ಭಾರವಾಗು ; ತೂಕದಿಂದ ಕೂಡಿರು : 
ನನೆಯಂ ಪೂಗೊಂಚಲಂ ಪೊತ್ತು _ ನೆಟ್ಟನೆ ಬಿಣ್ಣೆ: [ಪಾಕಾಂ ಳ್ಹ]ಆೌಿದ 


ಬಾಷ 


ಬಳ್ಳಿಗೊಂಬು - * ೬.  ಚೆಲ್ವಾದುದಿಮ್ಮಾವಿನೊಳ್‌  (ಕವ್ಮಣಾ: ೬೨). 
೨. ಹೆಚ್ಚಾಗು; ಅಧಿಕಗೊಳ್ಳು : ಆಳೀಜನಂ ಮಾಲ್ಬ ಶಿಶಿರೋಪ 
ಚಾರದ ' ತಣ್ಣಿಂಗೆ ' ಬಿಣ್ಣೇಜುವ ವಿರಹಾಗ್ನಿಯಿಂದಂ ಕಂದಿ ಕುಂದಿ 
(ಉದ್ಮಏ- ೭-೩೦ ಠ). ಹಿ. (ಆಲಂ) ಸಡಗರಿಸು : ಉತ್ಸಾಹಗೆೊಳ್ಳು : 
ವಿದ್ವಜ್ಜನಂ , ನೆರೆದಿಂಪೇಜಕ ನೆಗಬ್ಬ ಬೀರವಡೆಗಳ್‌ ಬಣ್ಟೇಜ . . 
ಪಟ್ಟವಣೆಯಂ ತಾನೇಟಃದೆಂ ಸದ್ಗುಣುಕರಂ (ಶಕ. ೨-೩). 


[ಬಿಣ್ವು + ಏಟ್ಟು (ಎಏಲ")] 
ಬಿಣ್ಣೊಳಿಕ (ನಾ). ಭಾರವಾದ ಹೊರೆ ; ತೂಕವಾದ ಹೊರೆ : ಕೂಸಿನ 
ತಲೆಯೊಳ್‌ ಬಿಣ್ರೊಲಯನಿಟ್ಟಮೋಲಸುಖಕರಂ (ಕ೭ರಾ - ೨-೬) ; ನಟ್ಟ 
ಕೂರ್ನಣೆಯ ಬಿಣ್ಣೊಜಕಿಯಿಂದೆ ' ಬಬಲ್ಲಂ . - . ಸಿಂಧುಜಂ (ಶಂಕರಾ. 
00-98) : ಇಂತೀ ದುಃಖದ ಬಿಣ್ಣೊಟ್‌್‌ಗಾನಲ್‌ ಪೆಗಲನ*, ಓ ಸ್ಕೂಸ್‌ 
ಎನ್ನಯ ತಪ್ಪೆ :ನ* (ಶರ್ಮ ಪ್ರ. ೩೦-೬೫೦) - [ಬಿಣ್‌ (ಎ ಬಿಣ್ಣಿತು) -- ಪೊಲ್‌] 
ಬಿಣ್ಬಡು (ಕ್ರಿ). ದೊಡ್ಡದಾಗು : ಗಾತ್ರವಾಗಿ ಬೆಳೆ: ಪಣೆಗಿಟ್ಟು 
ಸ 
ಪೊಂಬೊಟ್ಟನೆಡೆಗಟ್ಟಿಯಾ ದಿಟ್ಟೆ ಬಿಣ್ಬಟ್ಟ ಮೊಲೆಗೆ ತೊಟ್ಟುಡಿಗೆ ಪಟ್ಟಿ 
ನೆಐ್‌ದುಟ್ಟುಕೊಂಡೊಟ್ಟಜದ ಪಟ್ಟಣಿಗರಿಟ್ಟೆಡೆಯ ಬಟ್ಟೆಯಂ ' ಮೆಟ್ಟಿ 
ಬರೆ(ಶ್ರೀರಾಮ. ೪-೪) - [ ಬಿಹ್‌( ಎಬಿಣ್ಣಿತು) + ಪಡು] 


ಬಿಣ್ಮಾಣಿಕ (ನಾ). ದೊಡ್ಡದಾಗಿರುವ ಮಾಣಿಕ್ಯ: 'ಬಿಣ್ಮಾಣಿಕವಡೆ' |: 
ಪರ. [ಬಿಣ್‌ (ಎಬಿಣ್ಣಿತು) + ವತಾಣಿಕ) 

ಬಿಣ್ಮಾಣಿಕವಡೆ (ಕ್ರಿ). ದೊಡ್ಡದಾದ ಮಾಣಿಕ್ಯವನ್ನು ಹೊಂದು : 
ಮ-`ದುಂಬಿಗಳ ಪಂಚಮದ ನುಣ್ಣರಕ್ಕೆ ಬಿಣ್ಮಾಣಿಕೆ £ ಕ] ವಡದ 
ನೂಪುರಕಲಾಪ ತುಲಾಕೋಟಿಮಂಜರಿಕಾಪುಂಜಶಿಂಜಾನದೆೊಳಂ (ಅನಂಘು- 
೩-೯3 ವ) [ಬಿಣ್ಮೂಣಿಕ 1 ಪಡೆ] 

ಬಿಣ್ಮಾಲೆ (ನಾ). ದೊಡ್ಡ ಹಾರ; ಭಾರವಾದ ಹಾರ : ಗೋಣ್ಮೊದಲ 


ನೆಲುದಲೆಯ ಬಿಣ್ಕಾಲೆಗಳ್ಳಿತ್ತ  ತಣ್ಣೆಯ್ಯವೆಟ್ಟಮಗಳಾಣ್ಮನೆನಿಸಿದ 
ಸ್ಮರನ ಮಣ್ಮೂಡಿದುಆ್‌ ಸೊಕ್ಕು ಪೊಣ್ಣಿ ದಾನೆಯ ಸೀಳ್ತು ಜಾಣ್ಮೆಅಕಿವ 
ನೀಕ್ಷಿಸಿದನು (ನಂಂವೂ- 06-08) [ಬಿಣ್‌ (ಎಬಿಣ್ಣಿತು) 1 ಮೂಲೆ] 

ಬಿಣ್ಮೊಲೆ (ನಾ). ದೊಡ್ಡ ಮೊಲೆ; ತೋರವಾದ ಸ್ತನ ; ಬಿಣ್ಮೊಲೆಯ 
ಮಿಗೆ ಬಟ್ಟಿಮೊಲೆಯ ತೆಂಗಾಯ್ಕೊಲೆಯ ನುಣ್ಮೊಲಿಯ . . . ವೈಸಿಕ 
ದೊಳುಣ್ಮುವ ಗುಣಂಗಳ ಮಹಾಪ್ರೌಢವನಿತೆಯರ* ಕಣ್ಣೆಸೆದರಲ್ಲಿಗಲ್ಲಿ 
(ಕಂಪು. ೦೦-೨೦) : ಮೇಲುದಂ ಬಿಣ್ಮೊಲೆಗಳನೋಸರಿಸೆ ನಿಜ*ಯ ಬಿಗಿ 
ಪೈಸರಿಸಿ ಪೆಣ್ಮಂಚದಂಚೆದುಪ್ಪುಳ್ವಾಸಿಗೆಳಿದೊಯ್ಚ €ನಿಯುನಂ ಬಲ್ಜಿನಿಂದೆ 
(ಕೈಮಿಶಾ, ೦೦-೦೪). [ ಬಿಣ್‌ (< ಬಿಣ್ಣಿತು) *- ಮೊಲ್ಲೆ] 

ಬಿತ್ತ “ಬಿಟ್ರು” ನೋ. 


20 


25 


46 


ಬಿತ್ತಣ, ಬಿತ್ತನೆ. ಬಿತ್ತಾಣ (ನಾ). 
ಬಿತ್ತುವಿಕೆ : [ಕೆಯ್ಕೊಳ೯] 


೧. ಬೀಜವನ್ನು ಭೊಮಿಯಲ್ಲಿ 
ಪದಂಬಡೆವಂತೆ ಬಿತ್ತಣದಂತೆ ಸಸಿಯಂತೆ 


( ರರ್ಮಾತ್ಕು. ೧೨-೨೪). ೨. ಬೀದ: ಬಿತ್ತ: ಕುಂಬಳದ ಹಣ್ಣಿನ 
ತೊಕ್ಕು ಒಳಗಣ ದುದ್ದು ಬಿತ್ತಣಿಗಳೆ ಸಹ ತೆಗೆದು (ಇವೆ. ೨೨೩). 
ಬಿತ್ತನೆ : ೧. ಭೂಮಿಯನ್ನ ಸಮ ಮಾಡಿದ ನಂತರವೆ; ಬಿತ್ತನೆ ಮಾಡ 


ಬೇಕಂ (ಫೃನನು. ೨೦) ; 


(5ಕಪಾ- 56). ಬಿತ್ತಾಣ : . ೧. 


ಬಿ ಕಾಲ ಮುಗಿಯಿತು 
ಪುರದಲಿ ಗೌಡು ಭೂಮಿ ಆಯತ್ನಿ 


ನದ ಬಿತ್ತಾಣ ಈ ದೇವರಿಗೆ ಸೋತ್ರವ ತೆತ್ತುಕೊಮ್ಚರು (ಒಳ. ಸ. 
ತತ್ರ್ರರು- ೩-೩೬; 3250) - (ಬಿತ್ತು, + - ಅಣ) 

ಬಿತ್ತನೆ "ಬಿತ್ತಣ' ನೋ. 

ಬಿತ್ತರ, ವಿತ್ತರ (ನಾ). ೧ ವಿಸ್ತಾರ: ಹರಹು ; ವ್ಯಾಪ್ತಿ: “ಬಿತ್ತರ 
ಮೆನಲ್‌ , , . ವಿಸ್ತಾರಮಕ್ಕುಂ” (ಕಠರ. ೮0) ; ಸಂಪತ್ತಿನ ಬಿತ್ತರದೆಶ್ತಿದ 
ಮುತ್ತಿನ ಮಂಡವಿಗೆ ಪೊಬಚಿಲ ಮನೆಗಳೊಳಿಲ್ಲಂ  (ಶಂತಠಾ. ೩-೨) : ಈ 


ಕಾವ್ಯಮಂ ಬಿತ್ತರದಿಂ ತಾನೊಲ್ಲು ಪೇಳ್ತಂ ಶಿವಕವಿ ಹರದೇವಂ 
(೧೦- ೦-೩೩). ೨. ಅತಿಶಯತೆ : ಹೆಚ್ಚಳ ; ಆಧಿಕ್ಕ : *ಬಿತ್ತರಂಬಡೆ'. 
“ಬಿತ್ತರಿಕೆ' ಪರಾ. ೩. ಪೀಠ; ಆಸಿನ ; `'ಬಿತ್ತರಂಗೆಯ್‌' ಪರಾ. 
೪. ಒಯ್ದಾರ ; ಬೆಡಗು: “ಬಿತ್ತರ್ಕಿ' ಪರಾ. ವಿತ್ತರ : ೧. ಅರಸಿ 
ಯರ  ಸುಕುಮಾರಕರನಾದರಿಸಿ  ಮಧುರರಸೋಕ್ತಿಯಲಿ ಎತ್ತರದ 
೬ ನುಡಿಗಳ ನುಡಿದು (ಕುವ್ಮಾಸ, ಓಂಇ-೦೭-೪) [5 ಸಂ, ಎಸ್ತಿರ. /ಪ್ರಾ. ವಿತ್ಮರ] 
ಬಿತ್ತರಂಗೆಯ್‌ (ಕ್ರಿ). ೧. ವಿವರವಾಗಿ ಹೇಳು. ನಿರೂಪಿಸು : 
ಮೃಡನಿಂತು ಬಿತ್ತರಂಗೆಯ್ಟು ರುದ್ರಾಕ್ಷೆಯಂ ತೊಡಿಸಲು (ಸಇಾರಫು. ೬-೩6). 
೨. ಆಸನವಾಗು : ಪೀಠವಾಗು : ಯೋಗಾಭ್ಯಾಸಂಗೆಯ್ವ ಯೋಗೀಂದ್ರ 
ಬೃಂದಕ್ಕೆ ಯೋಗಾಸನಮಾಾಗಿ ' ಸುತ್ತೂಗೊಂಡು ಬುತ್ತರಂಗೆಯ್ವುಂತಿರ್ದ 
ಭೋಗೀಂದ್ರವ್ಮಂದಮುಮಂ೦ (ಶೂಂಶತಂ. ೦೦೯-೪). [ಬಿತ್ತರ -- ಕೆಯ) 
ಬಿತ್ತರಂಗೊಳಿಸು (ಕ್ರಿ). ವಿವರವಾಗಿ ನಿರೂಪಿಸು ; ವಿಶದೀಕರಿಸು : 
ರಹಸ್ಯಮನಾದೊಡಂ ತಮ್ಮ ಮುನದೊಳ್ಕರೆಮಾಂಜದೆ ಬಯಲ್ಲೆಯ್ದ್ಹುು 
ಬಿತ್ತರಂಗೊಳಿಸಲಿ ಎಂದು ಶಾಪಮನಿತ್ತು («ಕಾರಶಾಂ. 3೨-೬); ನಿಗಮಾಂ 
ತಾರ್ಥವ ಬಿತ್ತರಂಗೊಳಿಸುವ ಗ್ರ೦ಥಂಗಳ೦ (ಮೈಸೂಮ. ೦-೧೩) - 
[ ಬಿತ್ತರ 4 ಕೊಳ್‌, 4 ಎ ಇಸ್ಕು] 
ಬಿತ್ತರಂಬಡೆ. ಬಿತ್ತರವಡೆ (ಕಿ ಶಿ). ೧. ವಿಸ್ತಾರವನ್ನು ಹೊಂದು: 
ದೊಡ್ಡದಾಗು : ಧವಳತೆಯನಾಂತ ಮುಗಿಲ ಮೊತ್ತವೆಂತ್ತಲುಂ ಬಿತ್ತರಂ 
ಬಡೆಯೆ (ಶಾರಪು. ೪-೬೬ ವ): ತಳೆಗುಂ ತೋರ್ಕೆಯ ಬಿತ್ತರಂಬಡೆದು 
ಬತ್ತಿತ್ತೆಂಬವೋಲಿರ್ದ ಪೆರ್ಬೊಳೆ (ಕಾಕುಂತ- ೦೦೦-೧೭೦). ೨. ಅತಿಶಯ 
ವಾಗು; ಶ್ರೇಷ್ಠತೆಯನ್ನು ಪಡೆ: ಸಂಪಗೆಯ ಮುಗುಳನಗೆಗಳಿಂ ತೆತ್ತಿಸಿ 
ಬಿತ್ತರಂಬಡೆದ ಜವಳಿವಡಿಗಳೊಳಂ (ಕಂದ್ರಫು. ೭-೪೩ 5); ಸೂಳಅ*ದೇಜುವ 
ಸುತ್ತೇಜುವ ಬಿತ್ತರಂಬಡೆದ ವಾಹಳಿತನದೊಳ್‌ (ರಾಜಕೀ: ೬-೦೦ ನ). 
ಬಿತ್ತರವಡೆ : ೧. ಬಿತ್ತರವಡೆವೀ ಪಟ್ಟಣದೊಳಗೊರ್ವನುತ್ತಮನಾಯಕ 
ನಿಹನಂ (ಕಂನಂ- ೯-೪೫). ೨. ಪ್ರತದೇಳ್ದೆಯಿಂತು ಬಿತ್ತರವಡೆದುದೊ 
ಎನೆ ಸತಿಯರು ಜಸವಡೆದಿಷರು (ಹರಿದ. ೨-೦೯) [ಬಿತ್ತರ + ಪಡಿ] 
ಬಿತ್ತರಂಬೆಆು. ಬಿತ್ತರವೆಯಿ (ಕ್ರಿ). ೧. ಇ ಬಿತ್ತರಂಬಡೆ ೧: 
ಟ್ರಿಲಿಯ ಕಾರಾಗಾರದಂತೆ ಬಿತ್ತರಂಬೆತ್ತು ಬಿಚ್ಚತಂ ಪರ್ವದ ತವಣಳ 
ಮಾಳಾಪರಂಪರೆಗಳು೦ (ಕಂದ್ರ ಶ್ರ. ೦-008 5). ಬಿತ್ತರವೆಮಿ: ೨. 
ಬಿತ್ತರಂಬಡೆ ೨ : ನವೀನಚೀನದಿಂ ಬಿತ್ತರವೆತ್ತ ಮೇಲ್ಲುಡಿ . . .ಎರಾಜಿತ 
ಮಾಯ ವಿವಾಹಗೇಹದೇಳ್‌ (ರಾಣರೀ.6-೨). [ಬಿತ್ತರ 4 ಪೆಣ್ಮು] 
ಬಿತ್ತರವಡೆ "ಬಿತ್ತರಂಬಡೆ' ನೋ. 
ಬಿತ್ತರವೆಜು *ಬಿತ್ತರಂಬೆಜಿ' ನೋ. 


ಜಿತ್ತರಿ, ೬೪೦೫೯ ಚಿತ್ತು 
ಬಿತ್ತರ್ಕಿ: (ನಾ). ಗದ್ದುಗೆ; ಸಿಂಹಾಸನ: “ಪಟ್ಟವಣೆಯೆಂದುಂ, ಬಿತ್ತಲಟ್ಟೆ. ಬಿತ್ತಲಂಡೆ (ನಾ). ಒಂದು ಬಗೆಯ ತೆರಿಗೆ (?): ಕೆಅಕಿಯ 
ಬಿತ್ತರಿಯೆಂದುಂ ಸಿಂಹಾಸನಂ” (ಕಕ: ೬೦-೩೨೩): ಅಬ್ಬದೆಳೆಯೆಲೆಗಳ ಐಗೆ ತಲೆರಾಸಿಯಲಿ ಬಿತ್ತಲಟ್ಟೆ ಯುಂ ಖಣ್ಣಗಗಟಕ್ತಿ ಯಂ ಕೆಅಕಿಗೆ ಸಲ್ಲು 


ಬಿತ್ತರಿಗಳೊಳರಸಿಯರ್‌ ನೆಮ್ಮಿ (ಕಾಂತು. 6-8); ಈ ಪಟ್ಟದ ಬಿತ್ತರಿ 
ಯನ್ನು ನೀನು ಆರೋಹಣ ಮಾಡಬೇಕು (ರೆಲ್ಪಿಅ- ೦೦00-00). 


[ಆ ಬಿತ್ತರ) 
ಬಿತ್ತದ್ದಿ (ನಾ). ಬೆಡಗುಗಾತಿ: ಒಯ್ಕ್ಕಾರಿ : ಬಿ(ಕಾಣಂ. ಭಿ]ತ್ತರಿಯರೆದೆ 
ಗತ್ತರಿಯರಾ ಪೊತ್ತು ಹಾದರಗಿತ್ತಿಯರು ಬ್ರಹ್ಮತ್ಯಕಾತಿಯರ: 


(ಸತ್ರು. 90-88) ; ಕೆಲರು ಬಿತ್ತರಿಯರು ಅತ್ತೆ ಮಾವಂದಿರಂ ಮರೆಯಿಸಿ 
(ao. 06೬-4). [ಬಿತ್ತರ *- ಇ್ಕ./ತೆಲು. ಬಿತ್ತರ] 

ಬಿತ್ತರಿಕೆ (ನಾ). ೧. ವಿಸ್ತಾರವಾದ ನಿರೂಪಣೆ ; ಸಂಚೆದೊಳ್‌ 
ಸುಸಂಚನೆನಿಸಿ ಕರಂಗಳ ಬಹಂರೇಖೆಯ ಚಾರಣೆಯ ಧಿಕ *ವಣೆಯ ನೇವಣೆ 

ಲ್ಲವಣೆಯ ಬೆಡಂಗು ಬಿತ್ತರಿಕೆಯಂ ಬೀಜ೨ ಬಾಜಿಶುತ್ತಿರೆಯುಂ 
(ಕಾಂಕೀತ್ಮ- ೭೪೩ ವು. ೨. ಅತಿಶಯ: ಆಧಿಕ್ಯ ; ಹೆಚ್ಚುಗಾರಿಕೆ : 
ತನ್ನುರಮನುರ್ಚಿದೊಡಚ್ಚಂದಟ್ಟ ನೆಚ್ಚ 
ತೆಅಿಂ ಮುರಿದ ದಂತಿಗವಾಾ ವನದೊಳ್‌ ವನೇಚರಂ 
[ಬಿತ್ತರ + - ಇಕೆ] 

ಬಿತ್ತರಿಣ್ನೆ (ನಾ). ಪೀಠ : ಆಸನ : “ಬಿತ್ತರಿಗೆ- ವಿತರ್ದಿಕಾ ಎ ವಿಷ್ಟರ” 
(ತದ್ಮಕೋ- ೩೦); ಬೊಂದರಿಗೆ ಪಬ್‌ಯ ಬಿತ್ತರಿಗೆ ಕರಂ ಪೆರ್ಚುವ ಮಹಿಮೆ 
ಯನೆಯ್ದೆ ನಿವಿಂರ್ಚಿ (೫೦ಶಠಾ. 09-39); ಬಿತ್ತರದ ಬಿತ್ತರಿಗೆಯೊಳೊತ್ತರದ 
ಗಾಡಿಯಿನೊಪ್ಪಿರ್ದ ರಾಯಂ . . . ಪೇಟಕಿಂದೊಡೆ (ರಾಮಕ್ಕ - ೦೪೨-೮). 
[5ಸಂ. . ವಿತರ್ದಿಕಾ) 

ಒಂದು ಬಗೆಯ 

[?) 

ಬಿತ್ತರಿತನ (ನಾ). ಒಯ್ಯಾರ; ಬೆಡಗು : ಏಳೇ ಸಾಕು ನಿನ್ನ ಬಿತ್ತರಿತನ 
(ಮಾಮಾ. 09೬) - [ಬಿತ್ತಿ * - ತನ] 

ಬಿತ್ತರಿಸು (ಕ್ರಿ). ೧. ಎಸ್ತರಿಸು ; ಹರಡು : “ಬಿತ್ತರಿಸು- ವಿಸ್ತಾರೇ” 
(ಕನುರಾ) ; ಆಅದಲತಿಂದೆನ್ನ ರಾಜ್ಮೋದಯಂ ್ಹಬಿತ್ತರಿಸುತ್ತಿರ್ಕುಂ 
(ಅಕಪು. ೦೨-೩) : ಪರಿಮಳಮನೆಣ್ಣಿಸೆಗೆ ಬಿತ್ತರಿಸುವ ನನೆಗಣೆಗಳಿಂದೆ 
ಗಿರಿಪತಿತನಯಾ ವಿರಹಾತಪಮೊಗೆಯಲ್‌* (606. ೭-೭೦) ; ಅನಂತಸತ್ತ್ವ 

. ಬಿತ್ತರಿಸುತಿಹುದು ಹೊಸಹೊಸತನವನೆಡೆವಿಡದೆ ನಿತ್ಕವಿತ್ಯವು 

(ಕಂಕುಳ. ೪೨). ೨. ವಿವರಿಸು; ನಿರೂಪಿಸು: ಕೇಳ್ವಂಗೆ ಬಿತ್ತರಿಪಂಗಾದ 


(ಸೂಕ್ತಿಸು. ಸಿ೦6). 


ಸಸ್ಮ ; 


ಬಿತ್ತರಿಗ್ಗೆ ಸ 


(ನಾ). (ಮೈ ಶಗಿ. ೨೦-೩೬೦). 


ಮಳುಂಬಮಲ್ತೆ ಭಗವಜ್ಜನ್ಮಾಭಿಷೇಕೋತ್ಸವ೦ (ಅರಿತು. ೭-೦೦0); ನೀವೆ| 


ತ್ತಣವರೇನೆಂದು' ನಿಮ್ಮಭಿಧುನವೇನಹುದು ಬಿತ್ತರಿಸಿ ಹೇಳು (ಕುವ್ಮಾಸ: 
8-೩0); ಮುುನ್ನಂ ಶೇಷಂ ವಾತ್ಸ್ಯಾಯನಂಗೆ ಪೇಟ್ಮಿನದನೆಯೆ ನಿನಗೆ 
ಬಿತ್ತರಿಪೆಂ (ಊತೂಕ್ಯ- ೩-00)- ೩. ಹಿರಿಮೆಯನ್ನು ಪಡೆ : ಇತ್ತಲಾ 
ಸಭೆಯೊಳಗೆ ಸಿಂಹಾಸನದ ಮೇಲೆ ಬಿತ್ತಂಪ ಕನಕಮಣಿ ಭದ್ರಾ 
ಸನದ ಮೇಲೆ ಸಕಲನೃಪ ರಾಜಪುತ್ರರ ಸಡುವೆಯೊಪ್ಪಿದಂ (ನಂಣರ: ೩-೯೮), 
ಭ್ರ. ಸಿದ್ಧಪಡಿಸು : ಅಣಿವರಾಡು; ಲವಲವಿಕೆಯಂ ಪರಿಯಣವಮಂ ಬಿತ್ತರಿ 
ಸೆಲುಂ... ಪೇಖ್ವಾಗಳ್‌  (ಆಂಘು. ೭-೨೦ ವ); 
ವರೂಥೋತ್ಯರಮಂ ಬಲಿದೊಡ್ಡ ವೇಟ್‌ ಪದಾಶಿಯಂ (ಕಾನ್ಮಾವ.. ೪04). 
೫. ವ್ಯಕ್ತವಾಗು; ಗೋಚರಿಸು; ತತ್ಯ ಪೋಲದೊಳ್ಳಿ ತ್ತ ರಿಸಿದುವು ಕೊನರ್ತ 
ಬೆಮರ ಬಿಂದುಗಳಾಗಳ್‌ (ಕಾದಂಫೂ. ೭೫೭). ೬. ಕೊಂಡಾಡು ; 
ಕೀರ್ತಿಸು : ಹರಿ ಹರ ಹಿರಣ್ಯಗರ್ಬ್ಬರನುರವಣೆಯಿಂ ಗೆಲ್ಲ ಕಾಮನಂ 
ದೀಪ್ರತಪೋಭರದಿನ್ನು ರಿಪಿದರೆನೆ ಬಿತ್ತರಿಸದರಾರ* ವೀರಣನ್ಹಿ ಸೈದ್ಧಾನ್ವಿಕರ್ಯ 
(ಎಕ. 21, 090-0೭೩; 1145)- [ಬಿತ್ತರ-- -ಇಇಳ್ಕು) 


ಬಿತ್ತಲಂಡೆ 'ಬಿತ್ತಲಟ್ಟೆ' ನೋ. 


ಬಿತ್ತರಿಸಲೈವೇಟಾ' 


ಬಿತ್ತ[ಕಾಕ.. ಚ್ವ]ರಿಕೆಗಮಾ|' 


20 


25 


49 


45 


(ಸಾ: 1೫-5, ೨೭.೬; 10ನೆಯ ಕತ)- ಬಿತ್ತಲಂಡೆ : ಕಲ್ಲಳೂರ ಕೆಜಿಯ 
ಕೆಬಗುಟ್ತಿ ಬಿತ್ತಲಣ್ಣೆಯಂ ಕೆಆ್‌ಗೆ ಇಕ್ಕದನ್ನು ವಾರಣಾಸಿಯುಂ ಕವಿಲೆಯು 
-  ಮನಳಿದ ಪಾಪಕ್ಕೆ ಸಲ್ವ ೦ (192೩. 1x-, ೩೪-6 ; 29ನೆಯ ಶತ). [?) 
ಬಿತ್ತವಟ್ಟ `ಬಿತ್ತುವಟ್ಟ` ನೋ. 
ಬಿತ್ತಾಣ `ಬಿತ್ತಣ' ನೋ. 
ಬಿತ್ತಿ (ನಾ). ಗೋಡೆ : “ಬಿತ್ತಿ - ಭಿತ್ತಿ ಎ ಗೋಡೆ” (ಕರ್ಮಕೋ- ೩೦): 
ಬಿತ್ತಿಯೊಳಂದಂಬಡೆವಂತು ಬಚ್ಚಿಸಿದ ಬಣ್ಣಂಗಳಂ . . . ನೋಡಿ 
ಭರ್ಗಸಖನ ಬಂಡಾರದ ನವರತ್ನವರ್ಗದ ಬಿತ್ತಿಗಳಿಂದ 
ದಿವ್ಯಕಾಂತಿಯ ಬೀಜುತ ದುರ್ಗಾಮಂಟಪವಿದ್ದುದು 
[=< ಸಂ. ಭಿತ್ತಿ] 
ಬಿತ್ತಿಕೆ. ಬಿತ್ತಿಗೆ, (ನಾ). -ಬಿತ್ತಣ ೧: ಮಾಟಕೂಟವೆಂಬ ಹೊಲದಲ್ಲಿ 
ಪಾಪ ಪುಣ್ಯವೆಂಬ ಬೀಜದ. ಬಿತ್ತಿಕೆಲ್ಲ ತಂಗಾಲಕ್ಕೆ ಬೆಳೆದು ಮಳೆಗಾಲಕ್ಕೆ 
ತಗ್ಗಿ ಹೊಲದ ಒಳಹರಿಯುಲ್ಲಿ ನಿಂದು ಹೋಯಿತ್ತು (ಮೋಳಿಮಾ. 
009-90೩) ; ಗೋದಿಯ ಬಿತ್ತಿಕೆಯಕ್ಕಿಂತಲೂ ಸ್ವಲ್ಪು ಅಗಲವಾಗಿ ನಾಲ್ಕು 
ಬೆರಳು ಅಂತರಕ್ಕೊಂದು ಬೀಜ ಬೀಳುವಂತೆ ಬಿತ್ತಬೇಕು (ಕೃಏಶ್ರ. ೯೨)- 
ಬಿತ್ತಿಗ್ಗೆ : ಬಿತ್ತಿಗೆಯ ಬಿತ್ತೊಂದುಳಿಯದಂತೆ ಬಂಧುರಮಾಗಿ ನಾಂಟಿ 
ಕಂಗೊಳಿಸುಶಿರ್ದವು (ಮ್ಲಕ. ೧೨-೦೦) ; ನವಬೀಜದ ಹೊಸ ಿತ್ತಿಗೆ 
ಗಾಗಿ ಬಿಡಬೇಕು, ಹೊಲ ಬಿಡಬೇಕು (ಹ್ಮರಸ. ೩೩-೩) ; ಒಂದು ಹಳ್ಳಿ 
ಬೆಳೆದರೆ ಹತ್ತೂ ಹಳ್ಳಿಗಳಲ್ಲಿ ಬಿತ್ತಿಗೆಯಾಗುತ್ತಿರಲಿಲ್ಲ (ನಕ್ಕಿತು. ೩). 
[ಬಿತ್ತು, + - ಇಕೆ] 
ಬಿತ್ತಿಕ್ಕು (ಕ್ರಿ). ಬೀಜವನ್ನು ಎರಚು; ಕಾಳುಗಳನ್ನು ಬಿತ್ತು: 
ತೆತ್ತೀಸಕೋಟಿ ನಿರ್ಜರರು ಮುತ್ತಿನ ತ್ಕಾಗವ ಕೊಟ್ಟಿಂತೆಯಾಲಿಕಲ್‌ 
ಬಿತ್ತಿಕ್ಕಿ ಬಿರ್ದುದುರ್ವಿಯುಲಿ (ಕೋಹತ- ೪-೩೮)- 
[ಬಿತ್ತು (ಇ ಬಿಟ್ಟು) + ಇಕ್ಕು) 
ಬಿತ್ತಿಗ 'ಬಿತ್ತೆಗ' ನೋ. 
ಬಿತ್ತಿಗಪೆಣ್‌ ` ಬಿತ್ತೆಗವೆಣ್‌ ' ನೋ. 
ಬಿತ್ತಿಗವೆಣ್‌ “ ಬಿತ್ತೆಗವೆಣ್‌ ' ನೋ. 
ಬಿತ್ತಿಗೆ, 'ಬಿತ್ತಿಕೆ' ನೋ. 
ಬಿತ್ತಿಗ್ಗೆ (ನಾ). ಪೈೌಢೆ ; ಚದುರೆ: ಒರ್ವ ಬಿತ್ತಿಗೆಯಂ ನಿಟ್ಟಿಸಿ 
ನೀರಡಿಕೆಯಂ ತೀರ್ಚೆ ತೆಜನಾವುದೆಂದು. ಬೆಸಗೊಳೆಲ್‌* (ನರಕ. ೦೦೬-೩) - 
[ಬಿತ್ತಿಗ (ಎ ಬಿತ್ತೆಗ) + - ನ್ಯ. 
ಬಿತ್ತಿಸು (ಕ್ರಿ). ಬೀಜವನ್ನು ನಾಟಿಸು : ಕೇತಿದೇವನು ಸಸಿನೆ ಬಿತ್ತಿಸಿ 
ಸಾಲು ಸಾವಿರವಾಗಿ ಬೆಳೆದನಲಾ (೧ಸತ್ರ: ೬೦-೦೪) : ಅರಿನ ೈಪರನು 
ಕೊಂದು ಪುರವ ಪಾಳ್ಗೆ ದಾಗ ಹರಳೆ ಬಿತ್ತಿಸಿದರೇನೆಂಬೆ (ಕಂನಎ. ೩-೦೬). 
ಬಿತ್ತು, + - ಇನ್ಶುಘ 
ಬಿತ್ತು. ವಿತ್ತು, (ಕ್ರಿ). ೧. ಬೀಜ ಹಾಕು; ಬೀಜಾವಾಪ ಮಾಡು: 
“ಬಿತ್ತು -ಬೀಜಸ್ಥಾ ಪನೇ, ಬೀಜೇ ಚ” (ಕಮುರಾ? ; ಸುಕ್ಷೇತ್ರಮಲ್ಲದ ನೆಲ 
ದೊಳ್‌ ಬಿತ್ತಿದ ಫಲಮಂ(ಮುಂ) ಬಿತ್ತಿಂದುಂ ಫಲವತಾಗಲಾಅವು 
(ತಾಫುಂತ್ರ- ೦೩೬); ಹೊಳ್ಳ ಬಿತ್ತಿ ಫಲವನಜಸುವಂತೆ (ಮಹಾರೇ. ರ: ೫೬-೦೪೦); 
ಹುರಿದು ಬಿತ್ತಿದ ಬೀಜ ಮೊಳೆವುದೆ (ಕರಕ. ೨-೩)- ೨. ಪ್ರಕಟಪಡಿಸು; 
ಹರಡು : ಧರೆಯೊಳ್‌ ಬಿತ್ತುವಗಡ್ಡದುಡ್ಡು ಜಟ್‌ 
ವರ್ಗಿಷ್ಟುರ್ಥದಾನಂಗಳುಂ , , , ಈಕ್ಷಿಸಲ್‌ ದೊರೆಗಳ್ಗೆತ್ತಣ ನೀತಿಯ್ಕೈ 
(ಸೋಮೇಶ. ೬೦); ಚರ್ಮಭಸ್ವಿಕಿಯನೊಂದಂ ಚೆಂದಮಪ್ಪಂತೆ ನಿರ್ವಿಸಿದೆಂ 
ಲಕ್ಷ ಸುವರ್ಣಮಂ ಕಲವುದೆಂಬಿ: ಸುದ್ದಿಯಂ ಬಿತ್ಡಿದೆಂ (ರಕಕು- 6-08೬); 


(ಕಬ್ಬಿಕಾ- 6೩) : 
ದೀರ್ಥವಡೆದು 


(ಕಂನವಿ. ಓ-೩೩). 


es 
[ox 


ಸತ್ಕೀರ್ತಿಯಂ 


ಬಿತ್ತು 


ಎತ್ತು: .೧. 


(ಎಕ. vil. 80. ೦೩೪೨೦೭ : 


ಒಕ್ಕಲ್ತನಂಕೈಯ್ವನಾ ವಿತ್ತಿದಲ್ಲಿ ವೆಳೆಯಾದೆ ಕೆಡುಗೆ 

985). ([ದೇ.॥ ತಮಿ, ವಿತ. ವಿತ್ತು ; 
ಮುಲ. ವಿತೆ ; ತೊದ. ಪತ್‌; ಕೊಡ ಬಿತ್ತ್‌ ; ತುಳು. ಬಿತ್ತು, ಬುತ್ತು; 
ತೆಲು. ವಿತ್ತು; ಕೋಲಾ. ನಾಯ್ಯ. ಪರ್ಜಿ. ಗದಬ, ವಿತ್‌] 

ಬಿತ್ತು 'ಬಿಟ್ಟು: ನೋ. 5 

ಬಿತ್ತುಕಟ್ಟು (ನಾ). ಕೆರೆಯ ಜೀರ್ಣೋದ್ವಾರಕ್ಕಾಗಿ ಬೆಟ್ಟ. ಭೂಮಿ 
ಮೊದಲಾದುವನ್ನು ಮತ್ತು ಅವುಗಳ ಆದಾಯವನ್ನು ಬಿಟ್ಟುಕೊಡು 
ವುದು : ತಿರುವಯ್ಕನ ಮಗಂ ಚನ್ಹ ,ಸೇಕರಂ ಮಣ್ಣಿಗಲ್ಲ ಕೆಜಿಗೆ 
ಬಿತ್ತುಕಟ್ಟು ಬಿಟ್ಟಂ(ಎಕ. ಸ. ಮುಳಲಾ- ೧೯೮-೪: ಸು. 010): ಬಂಗವಾಡಿಯ 
ಕೆಜಕಿಗೆ ಬಿತ್ತು ಕಟ್ಟು ಬಿಟ್ಟುದು (ಎಕ. ೫, ಕೋಲಾರ. ೦೯೮-3೫: ಸು. ೪3೧); 
ಶ್ರೀಮತ್ಸಂಬಯ್ಯ್ಕಂ ಬಿದಿರೂರನಾಳುತ್ತಿಲ್ಲು ಕೆಜಕಿಗೆ ಬಿತ್ತುಕಟ್ಟಂ ಬಿಟ್ಟ 
(ಎಕ. ಸ. ಮುಳಶಾ. 0೬-06; 963). 'ಬಿತ್ತುವಟ್ಟ' 

[ಬಿತತ್ತ್ವು (ಬಿಟ್ಟು) * ಕಟ್ಟು) 


10 


ಬಿತ್ತುಗಟ್ಟಣೆ (ನಾ). ಎ ಬಿತ್ತುಕಟ್ಟು : ಆಸಂದಿಯಲಯ್ಮುಳದ ಬಿತ್ತು 
ಗಟ್ಟಣೆಯ ಗ೧ ವ ಕೊಟ (ನ್ಮ. ೦೯೩೭. ೩೦-೨೫; 1162) ; ಬಿತ್ತು | 16 


ತ್ತಿ 
ಪಾಟವೆಂದೂ. ಬಿತ್ತುಕಟ್ಟೆಂದೂ. ಬಿತ್ತುಗಟ್ಟಣೆಯೆಂದೂ ಕೆಲವೆಡೆಗಳಲ್ಲಿ 
ಕರದಿರುವರು (ಸುಧಾನೆ- ೨೦೦). 

[ಬಿತ್ತು ( ಆಬಿಬ್ಟು) + ಕಟ್ಟು + - ಅಣೆ) 

ಬಿತ್ತುಪಾಟ “ಬಿತ್ತುವಟ್ಟ' ನೋ. 

ಬಿತ್ತುಬೀಜ (ನಾ). ಬತ್ತುವ ಬೀಜ; ಬೀಜವರಿ : ನಾಲ್ಕುಮೂಡೆ 
ಬಿತ್ತುಬೀಜದ ಗದೆಯನು « ೫ ಕಾಣಿಕೆ ಕಡಡ್ಡಾಯ ಆಉದೂಯಿಲ್ಲ (ಸಣ. 
13-11, ೪೨೩೫-೦೩; 1407) - [ಬಿತತ್ತ್ಮ * ಬೀಜ) 

ಬಿತ್ತುಬೀಟಿ್‌ (ನಾ). ಬೀಜವನ್ನು ಬಿತ್ತುವ ಭೂಮಿ: 
ಮೂಗೊಳ ಗಬಕ್ತಿಯುಂ ಮೂಗೊಬ ಪಾಳುಂ ಬಿಟ್ಟರ್‌ 
ಶಂತಾಮ. ೧೫೩-೫; ಸು. 1000), [ಬಿತ್ತ * ಬೀರ್‌ (<ಬೀಡ್ಕು)] 

ಬಿತ್ತುವಟ್ಟ, ಬಿತ್ತವಟ್ಟ. ಬಿತ್ತ್ರಪಾಟ, ಬಿತ್ತುವಾಟ (ನಾ). ೯ 
ಬಿತ್ತುಕಟ್ಟು : p “ಬಿತ್ತುವಟ್ಟವೆಂದರೆ ಕೆರೆಯಂ ಹಿಂದಿನ ತರೀ 
ಜಮಾನಿನಲ್ಲಿ ಬಿತ್ತು ಅಥವಾ ಬೀಜವರಿಯ ಮೇಲೆ ವಟ್ಟ ಎಂದರೆ 
ಪಾಲು ಎಂದರ್ಥೆ” (ಸಂಳಾನಿ. ೨೦೦) : ಮೂಡಣ ಕೆಆ್‌ಯಂ ಕಟ್ಟಿಸಿ 
ಮೂಡು ಕೆಜಿಯ ಬಿತ್ತುವಟ್ಟವಂ ಪಡೆದಂ (ಎಳ. 2%. ಶೆಂಗಳೂ ೭೯-6: 
ಸು- 820) ; ಊರುಮ್ಮಹಾಜನವು ವರುಣಶಿವಬಟಾರರುಮಿಬ್ಟು ಕೆಜಿಗೆ 
ಬಿತ್ತುಪಟ್ಟಿ ಕೊಟ್ಟು (ಸ9ಇಇ- 1ಸ-1. ೨೪-೩೪ ; ೧3) ;: ಊರೊಕ್ಕಲು 
ಒಬ್ಬೊಬ್ಬನೂ ಒಂದು ಕೊಳಗ ಬಿತ್ತುವರಿಗೆ ಒಂದು ಪಡಿ ನೆಲ್ಲನ್ನು 
ಬಿತ್ತುವಟ್ಟವಾಗಿ ಕೊಡಬೇಕೆಂಬ ಆಣತಿ ಕಳೆದ ವರುಷ ಶಾಸನವಾಯಿತಂ 
(ಸವತಿ. 0೬೬) ; ಊರಿನ ಜನ ಸೇರಿ ಕೆರೆಗಾಗಿ ಒಂದು ಜವಿಸಾನನ್ನು 
ಬಿಡುತ್ತಿದ್ದರು. ಬಹುಶಃ ಇದನ್ನೇ ಬಿತ್ತುವಾಟ ಅಥವಾ ಬಿತ್ತುವಟ್ಟ 
ಎಂದು ಶಾಸನಗಳಲ್ಲಿ ಕರೆದಿರುವುದು (ಕಣೀ. ೬39): ಬಿತ್ತವಟ್ಟ ; 
ಹೊಲದವರೆಯ ನೆಟ್ಟು ಸೊಡಗೆಯ ಸುಲಿದಲ್ಲಿ ತಳಲು ಒಲಿದು ಒಡೆದುದಿಲ್ಲ 
ಬಿತ್ತವಟ್ಟಕ್ಕೆ ಮೊದಲೆ ಕೊಳೆ ಹೋಯಿತತ್ತಿ (ಕೋಳಿಮಾ, ೨೬೩-60೭) ; 
ಬಿತ್ತಿದ ಬೆಳೆಯ ಪೃಥ್ವಿ ನುಂಗಿದಾಗ ಬಿಶ್ತ[ಶಾಕಾಂ. ಬಿತ್ತಿದ]ದಟ್ಟ 
ಎಂತಪ್ಪುದೊ (ಗುತ್ತಮಂ. ೨೦೩-೬) : ಹೊತ್ತ ಕೋಗವ ಇಳುಹುವರಿಲ್ಲ 
ಸಡ್ಡೆಗೆ ಮೂಜು ಕವೆ ಮೊಂದೆ ಬಿತ್ತೆವಟ್ಟ ಮೊರಕ್ಕೆ ಮೂಜು ಗೋಟು 
(ಕರ್ಮಾ೫೦- ೦೦೨-೬). ಬಿತ್ತುಪಾಟ : ಪನ್ನಿರ್ಕ್ಯಣ್ನ್ನುಗ ಮಣ್ಣು ಬಡಗ 
ದಡಿಯ ಬಿತ್ತಿಪಾಟವುಮಂ ಕೊಟ್ಟರ್‌ (ಕ. ೩1), ಶತಿ, ೯-೪ : 1072) - 
ಬಿತ್ತುವಾಟ : ಚಿತ್ತನ್ಹ್‌ ಕೆಅಕಿಯನ್‌ ಕಟ್ಟಿಸಿ ನಾಲ್ಬಳವೆಯ ಭಾಗಂ 
ಬಿತ್ತುವಾಟಂ ಕೆಅಕಿಗೆ ಕುಡುವುದು (ಎಳೆ. ೩1; ಹಿಂಿಯೂ, ೩೩-೬; ಸು. 890); 


20 


ಬಿತ್ತುಬೀಟಿ 
(ಎಕೆ. ಸ 


45 


೬೪೬೦ 


|ಬಿದಣ (ನಾ). (2) : ವ್ಯಾಧಿಯೊಳು ನೊಂದು ನಡು ಬಗ್ಗಿ ಕಣ್ಗಳ 


ಬಿದಾನಂದ 


ಕೆಜಿಯ ಬಿತ್ತು ವಾಟಮಂ ಕೆಜಿಗೆ ಕೊಡೆದುಗ್ದಾಮುಸುಮನ್ತೆ (ಮೈಆ೨- ೧೯೩೮, 

೬೭೨೦೦ ; 1996) ; ದುರಸ್ತು ಮಾಡಿಸಲು ಬಿಟ್ಟು ಕೊಡುತ್ತಿದ್ದ ಭೂವಿ 

ಎಂದು ಶಾಸನಗಳ: ಕರೆದಿರುವುದು (ಕರಾಅ. ೩೬೮). 

[ಬಿತ್ತ (ಬಿಟ್ಟು) * ಪಟ್ಟ] 

ಬಿತ್ತುವರಿ (ನಾ). ಒಂದು ನಿರ್ದಿಷ್ಟ ಅಳತೆಯ ಜಮಾನಿಗೆ ಬಿತ್ತಲು 
ಬೇಕಾಗುವಷ್ಟು ಬೀಜದ ಪ್ರಮಾಣ : ಊರೊಕ್ಕಲು ಒಬ್ಬೊಬ್ಬನೂ 

ನು ಮ ತಲ್‌ 

ಒಂದು ಕೊಳಗದ ಬಿತ್ತುವರಿಗೆ ಒಂದ? ಪಡಿ ನೆಬ್ಬನ್ನು ಬಿತ್ತುವಟ್ಟವಂಗಿ 


ಯನ್ನೇ "ಬಿತ್ತುವಾಂಟ' 


ಕೊದಬೆ:ಕೆಂಬ ಅಣಶಿ ಕಳೆದ ವರುಷ ಶಾಸನೆವೂಯಿತು (ಸವತಿ, ೧೬೬): 
(p "ಇದು ಬೀಜವರಿಿ ಎಂಬ ಶಬ್ದಿಸಾಮ್ಯದಿಂದ ಆದ ರೂಪ] 
ಬಿತ್ತುವಾಟ “ಬಿತ್ತುವಟ್ಟ' ನೋ 
ಬಿತ್ತುಹ (ನಾ). ಬಿತ್ತುವಿಕೆ : ನೆಲದಲ್ಲಿ ತಾವರೆಯಂ ಬಿತ್ತುದದುಂ . - 


ಕುರುಡಂಗೆ ಕನ್ನದಿಯಂ ತೊ:ಜಿಂಹವುಂ (ಶಂಚತಂ, ೧೩೬-೯). 


(ಬಿತ್ತಿ 3. - ಹ್ಮ -ಷ್ಟ)) 


೪ 


ಬಿತ್ತೆಗ, ಬಿತ್ತಿಗ (ನಾ). ೧. ಪಂಡಿತ ; ಬಲ್ಲಿದ ; ವಿದ್ವಾಂಸ : "ಬಿತ್ತಿಗಂ- 
ಪ್ರೌಢಂ” (ಕಮರ. ಶಂ. ೨): ಪಿತ್ತವೇಜಸಿದರೆ. ಶರೀರಶೋಧನೆಗೈದು 


ಬಿತ್ತೆಗರಿಳೆಯೊಳಿಹಂತೆ ಒತ್ತಿದ ಮದವ ಪೆಂಗಳೊಳಾಡಿ ಕಳೆದು ರಾಜೋತ್ತ 
ಮನಿಹನಾತ್ಮೆ ನೊಳಗೆ '(ಭರತ- ೦೦-೦೨೪) ; ಬಿತ್ತಿಗರೊಳ್‌ ಬಿಜ್ಜೆಯ 
ನೆನಿತೆರ್ದೆವುಗೆ ಕಲ್ಹರನಿತ್ತು ತಿಳಿವು ಪೊಣ್ಮುಗುಮವರೊಳ*(ೀೀತಿಮಂ. ೨-೨೮೬) - 


೨. ನಿಪುಣ ; ಚತುರ; ಕೆಂಗಜಿಿಯ ಮೊನೆಯಂಬುಗಳ್‌ ಕಣ್ಣೆ ಜಯ ಸಿದವು 
ಪೊಣರ್ವ ಬಿಲ್ಲ ಕಡುವಿತ್ತೆಗರೆಂ  (ಕಂಪಠಾ. 00-೭೩). ಬಿತ್ತಿಗ : 


೨. ಮಾರ್ಮಲೆದು ಬಿಲ್ಲ ಬಿತ್ತಿಗರೊರ್ಮೊದಲಿಸೆ ಕಣೆಗಳುರ್ಚಿ ಹೋಮವು 
ನೆಜಸ೦ (ಶಂರಾಮೂ. ೦೩-೪೦) : 
ಬಿಲ್ಲ ಬಿತ್ತಿಗರ್‌ (ಉದ್ಮಟಿ- 9-೬6). 
[ಬಿತ್ತ (ಐ « ತಮಿ. ವಿತ್ತೈ = ವಿದ್ಯೆ) + ಗೃ] 
ಬಿತ್ತೆಗವೆಣ್‌. ಬಿತ್ತಿಗಪೆಣ್‌. ಬಿತ್ತಿಗವೆಣ" (ನಾ). ಪ್ರೌಢಯಾದ 
ಹೆಣ್ಣು: ಜಾಣೆ ; ಚತುರೆ: "ಬತ್ತೆಗವೆಣ್ನೆಂದು ಪ್ರೌಢೆ" (ಕರಾ. 
೬೨-೩೭೪) ; “ಬಿತ್ತೆಗವೆಣ್ಣೆನೆ ಪ್ರೌಢಿಗೆ" (ಕವಿಕಂ. ೧೬೨). ಬಿತ್ತಿಗಪೆಣ್‌ : 
ಗಣಿಕೆ ಬಿತ್ತಿಗಪೆಣ್ಣೊಳೆೊರ್ವಳತಿ ಸ್ನೇಹದಿಂದೈತೆರುತ (ರುಕ್ಕಾಂಗ. ೩-೪೧). 
ಬಿತ್ತಿಗವೆಣ್‌ : “ಬಪತ್ತಿಗವೆಣ್ಣಿನಲ್‌ ಪ್ರೌಢೆ” (ಕ್ಮಕ್ಕೆ- ೨೭) : 
ವೆಣ್ಣೆನಲ್‌ ಪ್ರೌಢೆಯೂ” (ಕರರ. ೬6). 


ಶರಾಳಿಯಂ ಕಆ3ದರಾಪವದೋೊಳ್‌ ಕಡು. 


“ಬಿತ್ತಿಗ 

[ಬಿತ್ತಗ + ಪೆಣ್‌] 

ಬಿತ್ತೋಣ (ನಾ). ಬಿತ್ತನೆ ಮಾಡುವಿಕೆ ; ಬಿತ್ತುವಿಕೆ: ಒಂದು ವರ್ಷ 
ಹದ ತಪ್ಪಿ ಬಿತ್ತೋಣದರಿಂದಾಗಲಿ ಅಥವಾ ವುಳೆಯು ಹೆಚ್ಚು 
ಯಾಗುವದರಿಂದಾಗಲಿ . . . ಒಂದು ವರ್ಷ ಬೆಳೆಯುದೆ ಹೋದರೆ ಆ 
ಪದಾರ್ಥಗಳು ನಮ್ಮ ದೇಶದಲ್ಲಿ ಆಗುವುದಿಲ್ಲವೆಂದು ಬಿಟ್ಟು ಬಿಡಲಾಗದು 
(ಕೃ ಓಪ್ರ. 60). (ಬಿತ್ತ, + - ಓಣ] 


ಅಮೆ 


ಹ 
ರ 


ಚ 


ಹಾದಿಗಾಣದರು ಹಿರಿಯರೆಯಲ್ಲು ಹಿರಿಯಳೆಮ್ಮಕ್ಕ ಮಹದೇವಿಯೆನುತಂ 
ಮೇದಿನಿಯೊಳತಿಬಿದಣಗೊಂಡು ಕರಪುರಿ ಹೆಚ್ಚಿ (ಕ್ರತಿ: 6-೭6): [9] 
ಬಿದಾಗಿ (ನಾ). ಬೀಳ್ಕೊಡುವಾಗ ಕೊಡುವ ಕಾಣಿಕೆ, ಸಂಭಾವನೆ : 
ಸಲ್ಲ ತಕ್ಕ 'ಬಿದಾಗಿ`ಯ ' ಆಸೆಯನ್ನು ತೊರೆದು ವಾರಿ ಸಿಕ್ಕತ್ತ ಕಾಲಿಗೆ 
ಬುದ್ಧಿ ಹೇಳಿದರು (ಗ್ರಾಮಾಯ. ೫). 


[+ ಹಿಂ. ಬಿದಾಈ ; ಮರಾ. ಬಿದಾಗೀ. ಬಿದಾಈ] 
ಬಿದಾನಂದ. ಬಿದಾನದ (ನಾ). ತಿಳಿವಳಿಕೆ ಪತ್ರ; ನೋಟೀಸು: 


ಮೈಸೂರ ಬಿದಾನಂದೆ ಮದ್ಮಗಿರಿ ಕಸಬೆ ಬೆಟ್ಟದ ಹಿಂದೆ ಸುತ್ತ 
ಗಿಡಾ ಕಡದು ಸಾಗುವಳಿ ಮಾಡುವ ಬಗೆ ಬಗಗೆ 
ಸಂದಾಯ ಮಾಡುತ್ತಾ (ಮೈಆರಿ, ೦೯೨೪, ೯೪-೪; 


ಅಡದಿ 
ಸರಕಾರಕ್ಕೆ ಹಣಾ 
1513). ಬಿದಾನದ ; 


ಬಿದಾನದ ೬೪೬೧ 


ನಗರ ಸರಕಾರ ದಾರೂಲರಿಯಾಸತ ಮೈಯಿಶೂರು ಬಿದಾನದದ್ದರಿವಿಲ್ಲ 
ತೂಲೋಕ ಮಜಕೂರ ಪೈಕಿ (ನಲಂ. ೦೯೩೪ ೫೨-೩; 1812) 
[.- ಪಾರ. ಬಿದಾನಂದ್‌; ಮರಾ. ಬಿದಾನಂದ್‌., ಬಿದಾನದ*] 
ಬಿದಾನದ ಬಿದಾನಂದ' ನೋ. 
ಬಿದಿ (ನಾ). ೧. ಸೃಷ್ಟಿಕರ್ತ ; ಬ್ರಹ್ಮ: “ಅಂಚೆದೇರಂ, ನುಡಿವೆಣ್ಣಿನಿಯಂ. 
ಪೊಂಬಸಿಅಂ. ಬಿದಿ. . . ತಾವರೆವಸೆಯಂ- ಈ ೮ ಬ್ರಹ್ಮಂಗೆ ಪೆಸರ್‌” 
(೪63. ೪೮-08) ; ಸೌಂದರಿಯರ ಗಾಡಿಗಳೊಳಗೊಂದೊಂದನೆ ನೆಅಪ 
ಮಾಡಿದಂ ಬಿದಿ (ಅಂತು. ೨-೩೬) : ಪುಟ್ಟಿಸಿದನದೇಕೆಯೊ ಬಿದಿ (ಫ್ರತ್ರ- 
0-80) ; ತಾರಕನುಪಟಳೆವನು ಬಿದಿಯೊಳು ಸುರರು ಬಿನ್ನೆ ಸೆ (ಮೋಹಶ. 
8-೩): ೨. ಅದೃಷ್ಟ ; ಹಣೆಬರಹ : ಕಿರಾತಂ ಬೇಸತ್ತು , . , ಬಿದಿಯಂ 
ಬಯ್ದು ತನ್ನ ಮನೆಗೆ ಮಗುಲ್ದಿ ೦ (ಶಂಶತಂ. 30೦-೦೬) ; ಇದು ಬಿದಿಯ 
ಕುಶಲತೆಯ . - . ಬೆಳ್ತಸವನುರುಳಿಸುವ ಕಾಲನೆಂಬುದ ಎಲಯರುದ್ರ 
ನೊಲಿದಲೆಯುಶಿಹ ಕಟ್ಟುರಿಯ ಸುಡುಗಾಡು! (ಕಂಕಾ. ೨೪.೪). 
ಬಿದಿಯ ತೇರು ಬ್ರಹ್ಮನ ವಾಹನ; ಹಂಸ: “ಬಿದಿಯ ತೇರುಮಂಚೆ 
ಯೆಂದು ಹಂಸೂಖ್ಯಮದಕ್ಕುಂ” (ಕಳ್ಳ. ೪). [ಆ ಸಂ. ವಿಧಿ] 
ಬಿದಿಗ (ನಾ). ೧. ಅದೃಷ್ಟಶಾಲಿ : ಗ ಪ್ರತ್ಯಯಕ್ಕೆ . . . ಬಿದಿಗಂ, ಸಟೆಗಂ 
(ಕಮದ. ೨೦೧ ಪ್ರಯೋ). ಅ ಒಬ್ಬಾತನ ಹಸರು. ಜಮ್‌ ರೂವಾರಿ 
ಬಿದಿಗಯಾ ಕಮ್ಮಟದ ಸೂಳೇರಿದ ಮುಟ್ಟಿದರ ಮೆಯಿ ಜಾಯಿಲೆ ಪೆಜಗಗಿನ್‌ 
(ಎಳ. 71, ೩೦೬; ಸು. 950). [ಬಿದಿ + ಗ್ಯ) 


ಬಿದಿಗೆ, ಬಿದಿಯೆ (ನಾ). ಪಕ್ಷದ ಎರಡನೆಯ ದಿನ; ದ್ವಿತೀಯೆ ;|. 


“ಬಿದಿಗೆಯೆನಲ್ಕೆ ದ್ವಿಶೀಯಾಖ್ಯೆ” (ಕಕರ. ೭೯); ಗರ್ಭಾವತರಣಂ ಆಷಾಢ 
ಬಹುಲಬಿದಿಗೆಯುತ್ತರಾಷಾಢಾನಕ್ಷತ್ರದ ಬೆಳಗಪ್ಪ ಜಾವದೊಳ್‌ (ಆಂಫ. 
೬-೩3 ನು ; ಶುಕ್ತಪಕ್ಷದೊಳ್‌' ಬಿವಗೆಯೊಳಾದಿವಾಸರದೊಳ್‌ . , . . 
ವೃಶ್ಚಿಕಲಗ್ನದೊಳರ್ಕಜಂಂ ಶಮಾದುದು ಕವಿರತ್ನನಂದನನ ರಾಯನ 


ಜಾತಕಮುತ್ತರೋತ್ತರಂ  (೪8ಫ- 0೨-೩೩). ಬಿದಿಯೆ : ಭಾದ್ರಪದ: 


ಬಹುಳ ಬಿದಿಯೆ (ಎಇ-೪1. ೨೩೯-೬ ; 976) |: ಜೇಷ್ಟ ಸುದ್ಧ ಬಿದಿಯೆ 
(wa. 78. ೭-೨೨ ; 1030). 
ಬಿದಿಗೆಚಂದ್ರ, ಬಿದಿಗೆಯ ಚಂದ್ರ ಇ ವೃದ್ಧಿಯಾಗುತ್ತಿರುವ ಚಂದ್ರ; 
ಶುಕ್ಲಪಕ್ಷದ ಚಂದ್ರ : ಬಿದಿಗೆಚಂದ್ರ ಬಂದ ನೋಡು ದೀಪ 
ಹಚ್ಚಿದಂತೆ ಜೋಡು (ಕಕಳು- ೨೬೯-೦): ಆತನುಂ ಬಿದಿಗೆಯ ಚಂದ್ರನಂತೆ 
ಕ್ರಮಕ್ರಮದಿಂ ಸುಖದಿಂ ಬೆಳೆದು (ನಡ್ಮಾರಾ:, ೭೩-0೦೪) : : ಬಿದಿಗೆಯ ಚಂದ್ರ 
[ಶಾಕಾ9- ದ್ರಮ]ನಂತಭಿವೃದ್ಧಿಯನೆಯ್ದಿ ಶೈಶವಂ ಪತ್ತುವಿಡಲ್‌ (ಫ್ರಕ್ಕಾಸ್ತ. 
ಓ-೨೧ ನ). [ವ ಪ್ರಾ. ಬಿಇಆ, ಬಿದಿಯ. /ಸಂ. ದ್ವಿತೀಯಾ] 
ಐದಿಗೆದಿಂಗಳ್‌ (ನಾ). ವೃದ್ಧಿ ಯುನುತ್ತಿರುದ ಚಂದ್ರ) ; ; ಶುಕ್ಲಪಕ್ಷದ 
ಚಂದ್ರ : ಸಭಾಕೈ ತವರ ಬಿದಿಗೆದಿಂಗಳ ನಗೆಯ ` ಜೊನ್ನ ಮಂ 
ಸಿಂಚಿಸುತೆ, ಮಿಡಿಯತೊಡಗಿದನಿಂತು ತನ್ನುಸಿರ್‌ತೇನೆಯಂ ್ಡ(ಶ್ರೀಕಾಮಾ. 


೫೬೪-೩೨೩) - [ಬಿದಿಗೆ 4 ತಿಂಗಳ್‌] 
ಬದಿಗೆವೆಣ್‌ (ನಾ). ಇ ಬಿದಿಗೆದಿಂಗಳ್‌ : ಬಿದಿಗೆವೆಅಕಿಯ ಬಿಂಕಂಗೆಡಿ 
ಪಧರಂ : . . ಒಪ್ಪಿದುವಾ ಸತಿಗೆ (೬ಯಳಾ. ೨-6) ; ಬಿದಿಗೆವೆಅ್‌ಯಂ 


ನಾಣ್ಣಿಸುವ ಕೊೋರೆದಾಡೆಗಳ್‌ (ರಾಠಶ. ೦೪-6). [ಬಿದಿಗೆ -- ಪೆಲಕೆ) 
ಬಿದಿಮಾಳ್ಕೆ (ನಾ). ವಿಧಿಯ ಕೆಲಸ; ಅದೃಷ್ಟದ ಕೈವಾಡ : ಬಿದಿಮಾಳ್ಕೆ 
ಯೊಳ್ಳಿತಕ್ಕು೦ (ಶ್ರೀರಾಮಾ. ೪೩೦-೨೪೩). 
[ಬಿದಿ * ಮಾಳ್ಕೆ (ವ ಮಾಟಕ್ಕಿ)]. 
ಬಿದಿಯಣ್ಣ (ನಾ). ಒಬ್ಬಾತನ ಹೆಸರು : : ಕೊನೆಗೌಡ ಬಿದಿಯಣ್ಣ 
. ಏಳುತ್ತ ಓಡೆ (ಎಳ. vil, ಸೊರಲ. ೪೩೭-೫; 972). [ಬಿದಿ * ಅಣ್ಣ] 


ಬಿದಿರ್ಕ್‌ 


ಕುಪ್ಪಳೂರ ಮಹಾಜನಕ್ಕೆ ಗೋಸಹಸ್ರಕೆ ಪೊನ್ನ ಕೆೊಟ್ಟು (a¥. vIn, 
ಸೊರವಿ- ೨೪6-೧; ಸು. 9501). [ಬಿದಿ + ಅಮ್ಮ) 


ಬಿದಿಯಾಯ್ತ "ಬಿಜಯಿತ' ನೋ. 
ಬಿದಿಯೆ “ಬಿದಿಗೆ? ನೋ, 


5 |ಬಿದಿರ್‌,, ಬಿದಿರು, ಬಿದುರ್‌, 'ಬಿದುರು (ಕ್ರಿ). ೧. ಕೆದರು ; ಚೆದರು; 


10 


15 


96 


"30° 


36 


40 


46 


ಬಿದಿಯಮ್ಮ (ನಾ). ಒಬ್ಬಾತನ ಹೆಸರು: ಮಗಂ ಬಿದಿಯಮ್ಮಂ|. 


ಹರಡು : “ಬಿದಿರ್‌-ವಿಕೀರ್ಣೀ (ಚದರು-ಹರಡು), ವೇಣೌ ಚ" (ಕಮರಾ): 
ದರಿಗಳಂ ಕೋಡೊಳ್‌ ಕುತ್ತಿಯೆತ್ತಿ ಬಿದಿರ್ದೀಡಾಡುತಿರ್ದ೯ (ಶಂಠತಂ. 
೪೬-ಂ) ; ಬಿದಿರ್ದೀಡಾಡಿ ಕೆಲಂಬರಂ ಕೆಲಬರಂ ನಿಟ್ಟೆಲ್ವು ನುರ್ಗಾಗೆ 
ಕಾಯ್ದೊದೆದು . , , ಕೊಂದಂ ಮರುನ್ನಂದನಂ (ಕಂಕಾವೂ: ೦೦-೧೪೩). 
ವಿ. ಕೊಡಹು ; ಒದರು ;: ರಭಾಡಿಸಂ;: ಕಯ್ಯೂಂ ಬಾಯುಂ 
ಬೆಂದೊಡೆ ಮೆಯ್ಯನದಿರ್ದು ಕೈಯಂ ಬಿದಿರ್ದವನಂ ಕಂಡು ನಕ್ಕಿಂತೆಂದಳ್‌ 
(ವಡ್ಮಾರಾ - 066-೨0) ; ಭೀಮಸೇನಂ ತನ್ನ ತಲೆಯೊಳಂ ಮೆಯ್ಯೊಳಂ ಕರಗಿ 
ಸುರಿವರಗಿನುರಿಯ ಬಂಬಲ್ಲಳಂ ಪೊಸೆದು ಬಿದಿರ್ದು ಕಳೆದು (ಶಂಶಠಾ- 
೩-೬ ವ) ; ಶುನಕಂ ಕಡಂಗಿ ವಕ್ರಿಸೆ . . . ಕರ್ಣಮಂ ಬಿದಿರೆ ತಾನೆ 
ಪರಾಜಯಮಕ್ಕುಮಾಜಿಯೊಳ್‌ (ರೋಕೋಶ. 0೨-೨6), ೩.- ಅದಿರು ; 
ನಡುಗು ; ಕಂಪಿಸರ : ಬಿದಿರ್ದವರಿನರರ ಹೃದಯಂ (ಎಕೆ. ೪1೩, ಶಿಮೊ- 
8೬-೨5 ; 1225). ೪. ಚೆಲ್ಲು; ತುಳುಕು : ಅರೆಗೊಡ ತುಳುಕುವುದಲ್ಲದೆ 
ತುಂಬಿದ ಸಿರಿಗೊಡ ಬಿದಿರ್ವದೆ (ಕರಕ: ೬೩೦೨೬೭). ೫. ಎಸೆ; 'ಎರಚು: 
ಹದನಣಃದೆಸರಿಟ್ಟೊಯ್ಯನೆ ಮೃದುವಷ್ನಿಯನೆಸಗಿ ಪದೆದೆಸರ್‌ ಕಾಯಲ" ' 


“ವಿಲದೆಯಕ್ಕೆಯೆರಡನೆೊಲೆಯೊಳ್‌ ಬಿದಿರ್ದೆಸರೊಳ್‌ ಪೊಯ್ದುಳಕ್ಕಿಯಂ 


ಸತಿಯಾಗಳ್‌ (6ಕಕು- ೦೨-030). ೬. ಒಗೆ; ಬಿಸಾಡು ; ಮಚ್ಛರಂ 
ದೋರ್ಪು ಸಾಮಂತರನಾಟಂದೊತ್ತಿಗೆ ಗೋಣಂ ನುಲಿದು ಬಿದಿರ್ವ 
ಮಾಕಾಳಿ  ಸಾವನ್ನೆಕೇತಂ (ಎಳ. ೪1, ತರೀಕೆ. 9೨-೩೫; 1206). ೭. 
ನುಡಿಸು; ' ವಿಡಿ; ' ಮಾಟು : ವೀಣೆಯಂ ಬಿದಿರ್ದು ಮೃದುಸ್ವನಂ 
ನೆಗಲ3 (ಕಾನ್ನಸಾ. ಫಟಿ: ೨೩೬). ಲೆ. ಇಲ್ಲವಾಗು ; ನಾಶವಾಗು: 
ಬಿದಿರ್ದುದು ಬಿಂಕಂ ಬೀತುದು ಪರಿ ಪೈಸರವೋದುದು ಪೆಂಪು (ಇಯ ಕಾ 
೩-೩೨). ಬಿದಿರು: ೧. ಬಿದಿರಿದುವು ಮಕುಟ ತಾಗಿ ತಾರಕೆಗಳು 
- ನಮ್ಮ ಕೂಡಲಸಂಗಮದೇವನಿಂದು ನಾಟ್ಯವನಾಡೆ (೧ಸವ: .೩90); 
ತಪ್ಪದೆ ಜಲಚರನಿಕರ ಬಿದಿರೆ ಮೇಲಕುಪ್ಪರಿಸುವ ಜಲಬಿಂದು ಚಿಪ್ಪಿಂದ 
ಲೊಡೆದು ಸಿಡಿವ ಮುತ್ತುಗಳೆನಲೊಪ್ಪಿದುದತಿರಮ್ಯಮಾಗಿ (ಕಂನವಿ- ೩-೪೩) 
೨. ಕುದುರೆ ಕಂಬನಿಯಿಕ್ಕಿದವು ಮೈ ಬಿದಿರಿದವು ದಂತಿಗಳು (ಳುವ್ಮಾರೀ. 
೧೦-೦೩); ಕಾಲ ಹುಡಿಯನು ಬಿದಿರಿ ಬಿಸುಡುವವೋಲು ಸಕಲವನೊದೆದು 
ನಡೆದನು (ಏಥಾಗ. ೪00-0೨3). ೩. ಬಟ್ಟಕಂತುಕದಿಂದೆ ಬಲ್ಕೊಲೆ ಬಿದಿರು 
ವಂತಿಟ್ಟಾಡಿದುದು ಸಖನಿವಹ (ಕೋಹಕ- ೪-೭). ೯. (ಆಲಂ) 
ವಿನಯದಿಂದಿರು ; ನಮ್ರವಾಗಿರು ; ಬಿದಿರಲಂದಣವಕ್ಕು, ಬಿದಿರೆ 
ಸತ್ತಿಗೆಯಕ್ಕು ಬಿದಿರಲ್ಲಿ ಗುಡಿಯು ಗೂಡಾರವಕ್ಕು ಬಿದಿರಲ್ಲಿ ಸಕಲ 
ಸಂಪದವೆಲ್ಲವು ಬಿದಿರದವರ ಮೆಚ್ಚ. ನಮ್ಮ ಕೂಡಲಸಂಗಮದೇವ (2ಸಶ- 
೨೨೦): ಬಿದಿರೆ ಅಂದಣವಕ್ಕು ಬಿದಿರೆ ಸತ್ತಿಗೆಯಕ್ಕು ಬಿದಿರಿಂದ ಸಕಲ 
ಪದವಕ್ಕು ಲೋಕದೊಳು ಬಿದಿರದವ ಕೆಟ್ಟ (ಸನಣ್ಣ. ೬೬೪). ಬಿದುರ್‌ : 
೧೦. ಕಟ್ಟನ್ನು ಬಿಚ್ಚು ನ ಕಟ್ಟನ್ನು ಸಡಿಲಿಸು : “ಬಿದುರ್‌ ಣ್‌ ಅಶೃಂಖ 
ಲಾಯಾಂ” (ಕಮಢಾ). ೧೧. ಕೇಳು; ಉತ್ಪಾಟಿಸು : ಕೆಲರಂ ಕಿರ್ತ್ರಿಕ್ಕಿ 
ಬೇರಂ ಬಿದುರ್ದೂ ಕೆಲರನತ್ಕುಗ್ರಸಂಗ್ರಾಮದೊಳು ಬಾಳ್ಗಲೆಗೊಂಡು 
(ಎಕ. 11, ೦೩೨-೨೦; 1123)- ಬಿದುದು ; ೨ ಶಿರವ ಬಿದುರಿ ಮಹಾ 
ದುರಾಗ್ರಹಬುದ್ಧಿಯಲಿ ಬಂದನು ನಿಜಾಲಯಕೆ (ಸಂಥಶ- ೬೩-೨೦): ಕಾಗೆ 
ಪಕ್ಕವ ಬಿದುರೆ ನೀರ್ವನಿಯಂ ಲಿಂಗಶಿರಭಾಗದೊಳು ಬೀಳಲು 
(ಗುರುತಾ- ೩-೬೧); ಮರುತಸುತ ಕ್ರೋಧದಿಂದೌಡೊತ್ತುತ ಬಿದುರುತಂ 


ಬಿದಿರ್‌, ೬೪೬೨ 


ಬಾಲಮಂ ಭೂತಳಕೆ ಧುಮ್ಮಿಕ್ಕಿ ಸದೆದು ಜರಥತುರಗಕಾರಾಳು 
ಗಳನೆಲ್ಲನೊದೆದೆಮುನ ಸದನಕಂ ಕಳುಪುತಿರ್ದನು (ಕೆಂಕಾರಾ. ೫-೦೬-೧೬). ಹಿ. 
ಸುರಗಿರಿ ವಜ | ಹತಿಯಿ ಬಿದುರಿ ಬೀಳುವವೊಲು (೧ಠಾಗ. ೧೦-೩೮-೩೦): 
ದಿಕ್ಕರಿ ಕಮಠರೆದೆ ಬಿಮರೆ ಮುುರಸಂಹರನ ಪಾರ್ಥನ ದಳದ ಚೂಣಿಯ 
ಸಮರ ರಂಜಿಸಿತು (ಕೋಗಯ. ೨೦ ಸೂತನೆ). ೫. ಅಕ್ಷತೆ ಫಲಗಳ ಬಿದುರಿದ 
ರವರು ನಲ್ಮೆಯೊಳು (ಕ್ಯಾನಶ. ೩4-೯). ೧೨. ಬಿಡು; ತ್ಯಜಿಸು: 
ಕಡಿವಡೆದು ರಥಧಿಕರು ಬಿವಮುರಿದರು ಜೀವವನು (ಜಗ. 00-3೬-೦೪). 
[ದೇ.॥ ತವಿ. ವಿತಿರ್‌; ಮಲ. ವಿತರು; ತುಳು. ಬಿದುರ್‌, ಬಿದುರು) 
ಬಿದಿರ್‌,, ಬಿದಿರು (ನಾ). ೧. ಉಷ್ಣ ಹಾಗೂ ಉಪೋಷ್ಣವಲಯ 
ಗಳಲ್ಲಿ ಸ್ವಾಭಾವಿಕವಾಗಿ ಮರದ ರೀತಿಯಲ್ಲಿ ಬೆಳೆಯುವ ಹುಲ್ಲು 
ಜಾತಿಯ ಸಸ್ಯ ; ವಂಶವೆಂಬ ಸಸ್ಯ: “ತ್ವಚಿಸಾರಃ, ಚಪಃ, ವಂಶಃ, 
ವೇಣುಃ ತ್ವಕ್ಲಾರಃ, ಮಸ್ಕರಃ - ಈ ೬ ಬಿದಿರ? (ಹಲಾಯು. ೩೪-೫೦): 
ಬದಿರ ಸಿಡಿಂಬಿನ ಪೊದಲೊಳಗೆ ಮುಜಕದೊಜ್ಜಿಗಿದ ಮೃಗರಾಜನಂತೆ (ಶಂಶಶಾ. 
೧೦-೫೦ 5). ೨. ಗಳು; ಗಳೆ : ಮಿಳಿಯ ಬಿದಿರ ಮೇಗೇಜ್‌ಯಾಕಾಶ 
ದೊಳಾಡುವ ವಿದ್ಯಾಧರ ಲಂಗಿಗರ ಮನೆಯೊಳ್‌ ವೆಣ್ಣತ್ತೆಯಾಗಿ ಪುಟ್ಟಿ 


(ನಡ್ಮಾರಾ- 6.೬). ಬಿದಿರ್ಕು: ೧. “ವಂಶಃ, ತ್ವಕ್ಸಾರಃ . . . ವೇಣುಃ, 
ಮಸ್ಕರಃ, ತೇಜಸಃ - ಈ ೯ ಬಿದಿರು” (ನಾಕರಾ- ೦೦೨); ಬೆತ್ತ. ಬಿದಿರಿಡ 
ದಡಸಿ ಚೆಳೆದ ಮೆಳೆಗಳ ನಡುವೆ . . . ನಿಂದೆಯೊ (ಸರ್ಮರಾ. ೨-೬೦); 


ಕಬ್ಬಿಗರೋದುಗಬ್ಬವ: ಹಾಡುಗಬ್ಬವ ಕಬ್ಬದೊಳೊರೆವರಿವೆರಡು ಕಬ್ಬಿನಂಶಿರ 
ಬೇಕು ಬಿದಿರಂತೆ ರಚಿಸಲೇಕಬ್ಬ ಹೇಳೆಲೆ ಸರಸ್ವತಿಯೆ (ರರ. 0-೬); 
ಬಿದಿರಡವಿದುಜುಗಲ್‌ ಮುಸುಕಿದ ಆ ದಿವೃಚಂದನದ್ರುಮಗಳಿನೆ ... 
ನಿಮ್ಮ ಶ್ರೀಪಾದಭಕ್ತರ್‌ ದುರಿತಮುಕ್ತರಿಪ್ಪರ್‌ (ಜಿಂಪು. ೩-೦೩). 

ಬದಿರ ಲಳಿಗೆ - ಬಿದಿರಿನ ಅಂಡೆ : ಬಿದಿರ ಲಳಿಗೆಯಲಗ್ಬ, ವಣಿಯ ತಂದು 
* * - ಲಿಂಗವ ಸಿಂಗಾರವ ಮಾಡಿ ನೋಡುವದೆಂದು ದೊರೆಕೊಂಬುವುದೋ 
ಎನಗೆ (ಸಳವ. 11. ೬೦6-೭೪೯). 

[ದೇ.॥ ಎಂ. ವೆತಿರ್‌, ವೆತಿರಿ, ವಯಿರ್‌; ತುಳು. ಬೆದ್‌ರ್‌; ತೆಲು. 
ವೆದುರು; ಕೋಲಾ. ವೆದುರ್‌; ಪರ್ಜಿ. ವೆದ್ರಿ; ಗಡಬ. ವೆದಿರ್‌, ವೆದ್ರೆ, 
ಗೊಂಡಿ. ವೆದುರಿ, ವೆದೂರ*; ಕೊಂಡ. ದೇರ್‌, ಕುವಿ. ದೇರು] 

ಬಿದಿರಕ್ಕಿ (ನಾ). ಬಿದಿರಿನ ಸಸ್ಕದಲ್ಲಿ ಉತ್ಪತ್ತಿಯಾಗುವ ಕಾಳು,- 
ಬೀಜ : . ಶೀತಳಶಶಿಕಾಂತದಿಂ ಸಮೆದೊರಲ್ಲಳೊಳಂ ಬಿದಿರಕ್ಕಿಯಿಕ್ಕಿ 
(೧೦. ೦-೦೨೩) ; ಬಿದಿರಕ್ಕಿಯೋಗರವೊಲಿದೊಡುಡುವಿನ ತುಪ್ಪವುಂಟಲ್ಲಿ 
(ಐಸಪು.- ೦6-೧೭); ಬಿದಿರಕ್ಕಿಯಿನಿಜೇನುತುಪ್ಪ ಕರ್ಜುರ ದ್ರಾಕ್ಷೆ ಬದರಿ 
ಮುಂತಾದ ಸತ್ಸಲವ . . . ತಂದು 'ಇದಿರಿಕ್ಕಿದರು. ಮೇಲ್ಮೇಲೆ (ಮೋಹತ- 
೦೯-೬); ಬಿದಿರಕ್ಕಿ ದೇಹಕ್ಕೆ ಉಷ್ಣ ಎಂದು ಹಿಂದಣ ಕಾಲದವರು 
ಉಪಯೋಗಿಸಲು ಅಂಜಿರಲಾರರು (ಸ್ಮಶ್ನಹೊ. ೨೩೦). [ಬಿದಿರ್ಕ್‌--ಆಕ್ಕ್ಯಿ] 

ಬಿದಿರಿಸು (ಕ್ರಿ). ೧. ಕೊಡಹು ; ರಖಾಡಿಸು : ಕೊಸರ್ವಡಿದ ಕೋ 
ಎನುತಲೊಂದೆ ತಿರುಪಿನೊಳು ಬಿದಿ [ಕಾಕಾಂ.ದುುರಿಸಿ ಬಿಟ್ಟು ನಿಂದು 
ನಿರುಪಾಧಿಕಜ್ಕೋಶಿಯಂತೆಸದಧಿಕ ಪದವಡೆದು (08850. ೩೬-೨) : ಕಲಹಕ್ಕೆ 
ಕಾಲ್ಕೆದರಿ ಗರಿಯ ಪಸರಿಸಿ ತಮ್ಮ ತಲೆಯ ಬಿದಿರಿಸಿ ,. .. ಕಲಹಂಸ 
` ಕಂಗೆಸೆದಿರ್ದವು (ನನರೋ- 6-೩೨). ೨. ಉದುರಿಸು ; ಎರಚು : ಭಸಿತ 
ವನು ತೆಗೆದು ಕಂಗೆೊಳಿಸುತವನಿಯೊಳು ಬಿದಿರಿಸಲ್‌ (ಸಿರ್ಯೇಪು- ೬-೨೬)- 

[ಬದಿರ್‌, + - ಇಸ್ಕು) 

ಬಿದಿರು;'“ಬಿದಿರ್‌,' ನೋ. 

ಬಿದಿರ್ಲು “ಬಿದಿರ್ಕ್‌' ನೋ. 

ಬಿದಿರುಪ್ಪ (ನಾ). ಬಿದಿರಿನ ಪೊಳ್ಳು ಸಿ ಬೊಂಬಿನೊಳೆಗೆ ಸಂಗ್ರಹ 
ವಾಗುವ ಒಂದು ಬಗೆಯ ಹರಳು ; ಐ “ಹರಳಿನ ರೀತಿಯ 


ಬಿದಿರ್ಚು 


ಬಿದಿರುಪ್ಪು (ಟ್ಯಾಬಷಿಯರ್‌) ಔಷಧಿಯಾಗಿಯೂ.: ರಾಸಾಯನಿಕ 

ಕ್ರಿಯೆಗಳಲ್ಲಿ ವೇಗವರ್ಧಕವಾಗಿಯೂ ಬಳಕೆಯಾಗುತ್ತದೆ” 

(ಕವಿಕೋ. 211, ೦೨೦) : “ವಂಶಜಾ - ಬಿದಿರುಪ್ಪು” (ಓಷ೦. ೧೨೭). 
(ಬಿದಿರು, (ಬಿದಿರ) + ಉಪ್ಪು) 


5 | ಬಿದಿರುಮೆಳೆ (ನಾ). ದಟ್ಟವಾಗಿ ಬೆಳೆದ ಬಿದಿರಿನ ಪೊದೆ. ಪೊದರು: 


ಬಿದಿರುಮೆಳೆ ಧಗಧಗಿಸೆ ಘನಹೆಬ್ಬಿದಿರು ಛಟೆಭಟಿರೆನಲು (ವಳಶ- ೬-೭); 
ದಟ್ಟಯಿಸಿ ಬೆಳದಿರ್ದ ಬಿದಿರುಮೆಳೆ ಪವನಸಂಘರ್ಷಣೆಗೆ ಫೀಂಕರಿಸಲಿಭ 
ದಂತೆಪೋಲ್‌ ವಿಕಟರವಗೈದು ಕಂಪಿಸಿತು ಕಾಂತಾರೆವಾ ಕೀಚಕಧ್ವನಿಗೆ ! 
(ಶತ್ರ್ರಾಂಗ- ೫೦-೦೩೪೦). [ಬಿದಿರು (ಬಿದಿರ) + ಮೆಳ್ಳೆ) 


1 | ಬಿದಿರುಲಳಿಗೆ (ನಾ). ಬಿದಿರಿನ ಅಂಡೆ : ಬೊಂಬಿನಿಂದ ಮಾಡಿದ 


ಪಾತ್ರೆ : , ಜೇನುತುಫ್ಪದ ಗಡಿಗೆಗಳನ್ನು ಬಿದಿರುಲಳಿಗೆಗಳಲ್ಲಿ ತುಂಬಿದ್ದ 
ಮುತ್ತಿನ ಮಣಿಗಳನ್ನು ತಂದು (ಶಿನರ- ೯೯-೬೩) - 
[ಬಿದಿರ (ಬಿದಿರ) -. ಲಳಿಗೆ (ಎನಳಿಗೆ)] 


ಬಿದಿರುವಳ್ಳಿ “ಬಿದಿರ್ವಳ್ಳಿ A ನೋ. 


15 | ಬಿದಿರೂರ್‌ (ನಾ). ಒಂದು ಊರಿನ ಹೆಸರು ; ಐ ` ಶಿವಮೊಗ್ಗ 


೩೦ 


80 


ಜಿಲ್ಲೆಯ ಈಗಿನ ಬಿದನೂರು : ಪೆರ್ಬಟ್ಟಕ್ಕಂ ಬಿದಿರೂರ ಅಗ್ಗಳ 
ಮಿಳಿವಲ್ಲಿ (ಎಕ. ಸ» ಶ್ರೀಸಿವಾ- ೨೬-೨೨ ; ಸು. 870) ; ಬಿದಿರೂರಲು 
ಬೂತುಗನಂ ಪೊನ್ನಿಗಂ ಕಾದಿ ಸತ್ತು ಸ್ವರ್ಗ್ಗದಲಿಟ್ಟ (ಎಕ ೫1, ಕುದ್ಮಗಿ. 
೭೨-೦೬ ; ಸು. 950) ; , ಬಿದಿರೂರಂ 'ಬೆದೆಗೆಡಿಿ - . - ಇರ್ಕೇರಿಯ 
ಮೊಕ್ಕಲಿಕ್ಕಿ (ಶಕರ. 2-೨೬).  [ಬಿದಿರ್ಕ್‌ * ಊರ್‌] 


ಬಿದಿರೆಲೆ (ನಾ). ೧. ವಂಶವೆಂಬ ಸಸ್ಯದ ಎಲೆ ; ಬಿದಿರಿನ ಗರಿ ; 


ಬಿದಿರೆಲೆಯೊಳ್‌ ರಸಮನಣಸುವ ಕಳ್ಳಿಯ ಪಾಲೊಳ್‌ ಬೆಣ್ಣೆಯನಜಸುವ 
(ರರ್ಮಾಶ್ಶ್ಮು. ೦೨-೨೪) ; ಬಿದಿರೆಲೆಯ ಮೆಲಿದರೆ. ಮೆಲಿದಂತಲ್ಲದೆ ರಸವನು 
ಹಡೆಯಲು ಬಾರದು (0ಸವ- ೩89). ೨. ಬಿದಿರಿನ ಗರಿಯ ಆಕಾರದ 
ಬಾಣ : ಹಿಳಿಕು ಕವಲುಬು ಬೋಳಿವಿದಿರೆಲೆ , . . ಸವಿವಾಯನೆಂಬ 
ನಾನಾ ಸರಳನು ಸೆಳೆದು (ಸೋಮುಕ- 8-೨೬) : ದೊರೆವಡೆದ ಕಣಗಿಲ 
ಪೆಳುಂಬವು ತರದಿ ಬಿ[ಕಾಕಾಂ. ವಿ]ದಿರೆಲೆ ಶರಧಿಯ ತಳ್ತಿ೦ಿಸಿದಾ 
ಬತ್ತಳಿಕೆಗಳು ನೆರೆದಿರ್ದುವವರಲ್ಲಿ (ಸಾಳ್ಮಳಾ- ೩-09) - [ ಬಿದಿರ್‌್‌ 4 ಎಲೈ] 


ಬಿದಿರ್ಕಲ್‌ (ನಾ). ಒಂದು ಊರಿನ ಹೆಸರು : ಕರಿಕನಾಡ ಬಿದಿರ್ಕ್ಯಲ್ಲಾಳ್ವ 


ಕುಕ್ಕರ ಪಾಳಿಕ್ಕಾಟನಾಡಿಯರ್‌ ತುರಿದು (ಎಕ. 1x, ರೆಂಗಳೊ- ೩೬-೩ ; 
ಸು- 760)- [ ಬಿದಿರ್‌್‌ ೪ ಕಲ] 


ಬಿದಿರ್ಕೆ (ನಾ). ಎರಚುವಿಕೆ : ಅದಿರ್ಕೆ, ಬಿದಿರ್ಕೆ, ಪೊಣರ್ಕೆ (ಶಜ್ಮಾನು. 


83೭ ಪ್ರಯೋ)- [ ಬಿದಿರ, + ಇಕ್ಕೆ] 


ಬಿದಿರ್ಚು (ಕ್ರಿ). ೧. ಹರಡು; ಕೆದರು: ಎರಲಲೆಪಿಂದೆಸಲ್ಮಾಸುಪ 


ನೆಯ್ದಿಲಂ . - . ಬಿದಿರ್ಚಿ ದಳಂಗಳಂ ತೆಅಂದಿರಿದುದು ಜಕ್ಕವಕ್ಕಿ (ಅನಂಪು. 
೭-೭೦); ನುಡಿಯಾಗರವಂ ಬಿಬರ್ಚಿದೈ! (೧೪೨೦. ೩೦-3). ೨. ಕೊಡಹು; 
ರಭಾಡಿಸು : ಎಅಂಕೆಗಳಂ ಬಿದಿರ್ಚಿಕೊಂಡು ತಾಮ್ರತುಂಡಂ ಕಣ್ಣೆ ಆದು 

« * ಅಗ್ರಭಾಗದೊ ಳೈ ನಂಗೊಳಿಪವನಿಪನನಾಲೋಕನಂಗೆಯ್ದೂ (ಉದ್ಕಲ. 
೩-3 ನ) ; ಎಜಕೆಗಳೊಳ್‌ ಪೊದಲ್ಪ ಪನಿಪುಲ್ಲ ಪಯಃ;ಕಣಮಂ ಬಿದಿರ್ಚಿ 
(ಕಾಂತೀಕ್ಕ. ೦೦-೪೭) ; ತುಂತುಅನುದಿರ್ಚಿತು ಸಾರಸಂ ಸಲಿಲದೊಳ್ಳೆನೆದ 
ಪಕ್ಕಂಗಳಂ ಬಿದಿರ್ಚಿ (ಕೈಖಳಾ. ೨6-೩೬). ಹ ಬಿಚ್ಚು; ಕಳಚು ; 
“ಬಿದಿರ್ಚು-ರಥವಿಮೋಚನೇ, (ಬಂಡಿಯಿಂದ ಕುದುರೆ ಮೊದಲಾದುವನ್ನು 
ಬಿಚ್ಚು. ಹರಡು)” (ಶನುರಾ) ; ಮೋಹಪಾಶದ ತೊಡರಂ ಬಿದಿರ್ಚಿ 
ದೆಸೆಯೆಂತಂವರಂ ನಿಜಕೀರ್ತಿಯಂ ನಿವಿರ್ಚಿದಂ (ಶಂರಾಮಾ. ೨-೨೬)- 
೪. ತೆರೆ; ಅಗಲಿಸು : ಮುದಿರ್ದ ಕಣ್ಣೆವೆಯಂ ಬಿದಿರ್ಚ ನೋಡೆಮ್ಮಂ 
(ಕಾಮಾಕ್ಮ- ೬೦-೬).. [ ಬಿದಿರ್‌, ೬ -ಚ್ಚು) 


ಬಿದಿರ್ದಟ್ಟಿ ೬೪೬೩ ಬನ್‌ 
ಬಿದಿರ್ದಟ್ಟಿ (ನಾ). ಬಿದಿರಿನ ಸೀಳಿನಿಂದ ಹೆಣೆದು ಮಾಡಿದ ತಡಿಕೆ : ೪-೨೦) ; ಬಿದುಗಲ್ನೆಲದೊಳುಂ ಬಾಡುತಿರ್ಪ ತಳಿರಡಿ ನಡೆಯೆ ಕಾಪಥ 
ಬಿದಿರ್ದಟ್ಟಿ, ಪೊಗರ್ವಟ್ಟೆ (ಕಮರ. ಇ ಶ್ರಯೋ). ಬಿದಿರ, “- ತಟ್ಟೆ] _ ದೊಳೆಂತಪ್ಪುದವನಿಸುತೆಗೆ (ಶ್ರೀಕಾತಾ- ೦.೫೩). ಬಿದುಗಲ್ಲು : ಜೊನ್ನ 


'ಬಿದಿರ್ಮುತ್ತು (ನಾ). ಬಿದಿರಿನಲ್ಲಿ ಸಿಗುತ್ತದೆ ಎಂದು ನಂಬಲಾದ 
ಒಂದು ಬಗೆಯ ಮುತ್ತು ; ೪ ಆನೆ. ಸರ್ಪ, ವಾನಂ. ಕಾಡು 
ಹಂದಿ, ಕಪ್ಪೆಚಿಪ್ಪು. ಶಂಖ, ಮೋಡ ಹಾಗೂ ಬಿದಿರುಗಳಲ್ಲಿ 
ಮುತ್ತು ಸಿಗುತ್ತದೆಯೆಂಬ ಕವಿಸಮುಯವಿದೆ: ತೋರಬಿದಿವರ್ಮತ್ತಿನ 
ನವಹಾರದ ಕೆಂದಳಿರ್ಗಳುಡೆಯ ವನಚರಿಯೊರ್ವಳ್‌ . , . ನವಸಂಧ್ಯಾ 
ರಾಗದೊಳಿಸೆವ ನಿಶೆಯನನುಕರಿಸಿರ್ದಳ್‌ (8ಗ2- 6೬-೦೮): 

[ ಬಿದಿರ್ಕ್‌ 3- ಮುತ್ತ] 

ಬಿದಿರ್ವಳ (ನಾ). ಬಿದಿರಿನ ಕೆಲಸ ಮಾಡುವವನು ; 
ಕದಿರ್ವಳಂ, ಬಿದಿರ್ವಳಂ (ಕರ್ಮಾನು. ೬೩ ಶ್ರಯೋ)- [ಬಿದಿರ್‌, 1 - ವಳ] 

ಬಿದಿರ್ವಳ್ಳಿ, ಬಿದಿರಂವಳ್ಳಿ (ನಾ). ಒಂದು ಊರಿನ ಹೆಸರು: 
ಬೀರವುರಮುಂ ಬಿದಿರ್ವ್ವಳ್ಳಿಯು:ಮನೊನ್ನೊ ಅಗ್ರಸಾರಂ ಮಾಡಿ(ಎಳ- ೩1. 

ಬಿದಿರುವಳ್ಳಿ : ಶ್ರೀಮತ್ಯನ್ನಯ್ಮ ಚರಿತ್ರ 


ಮೇದಾರ ; 


ತತ್ರದು”- 80-0೭ ; 968). 


್ಸಿ : 
ವಳ್ಳಿಯುಮಂ ವೆರ್ಬಾಳುಮಂ ಬಿದಿರುವಳ್ಳಿಯು ೫ ೬ ೩x ರದೊಳ್‌ 
ಕೊಣ್ಣು (ಎಕ. 1, ಶತ್ರರು. ೪೪-60 ; 947). (ಬಿದಿರ, ಪಳ್ಳಿ] 


ಬಿದಿರ್ಹಕ (ನಾ). ಒಂದು ಊರಿನ ಹೆಸರಂ : ಬಿದಿರ್ಹಕದ ಏಚಗಾವುಣ್ಣ 
ನೆಕ್ಕಲವನ್ನಿಯ್ಯನಿಟ್‌ದು ಪನ್ನಿ ಸತ್ತಿಂಬಟ್‌ಯಂ ತಾಂ ಸತ್ತಂ (ಎಕ. ಸಳ, 
ಹೊಳೆನ. ೦೨೮-೦; 970). [?] 


ಬಿದಿವಸ ' (ನಾ). ವಿಧಿಯ ವಠದಲ್ಲಿರುವುದು; ದೈವಾಧೀನ : 
ಬಿದಿವಸದಿಂದೆ ಪುಟ್ಟುವುದು ಪುಟ್ಟಿಸುವಂ ಬಿದಿ (ಶಂಕರಾ- ೦೨-೦6೨). 
[ಆ ಸಂ. ಎಧಿಐಶ] 
ಬಿದ್ದು, ವಿದು, (ನಾ). ೧. ಚಂದ್ರ ; ಇಂದು: “ಜೊನ್ನೊಡಲಂ 
, . ೬ ಬಿದು . . . ಕಬ್ಬಲೆವಣಿ, ತಿಂಗಳ್‌ - ಈ ೨೦ ಚಂದ್ರನ ಪೆಸರ್‌” 
(ಕಸಾ. ೪6-೨೩); ಮದನಂಗೆ ಜಯಮಕ್ಕೆ ಮಧುಗೆ ಸಂಪದಮಕ್ಕೆ 


ಬಿದುವೆಗದಿರಿಂತು ನೆಲಸಿರ್ಕೆ ; (ಉದ್ಮಟಿ. ೧೦-೯೭); ಬಿದುಗೆಅಪ ರಾಹುವಿನ 
ಮಾಳ್ಕೆಯಿಂ ರಥದ ಬಳಿಗೊದಗಿ ಪಿಡಿದಪ್ಪಳಿಸೆ (ಶೆವಿಫು. ೨೮-೩೦). ವಿ. 
ಶ್ರಿಮೂರ್ತಿಗಳಲ್ಲಿ ಒಬ್ಬ; ವಿಷ್ಣು : ಬಿದಿಯನುಮಂ, ಬಿದುವನುಮಂ 
ಪಾಸಟಿಗೆಯ್ವ ನಲ್ಲಂ (9ದ್ಕುಕ- ೪೩-೨). ವಿದ್ದು : ೧. “ನೆಯ್ದಿಲ್ಲೆಳೆಯಂ 
ವಿದು ಬೆಳ್ಳದಿರಂ” (ಕರ್ಕಾನಿ. ೩೯). ೨. “ಸಿರಿಯರಸಂ . . . ಪರ್ದುದೇರ 
ವಿಜು ಕಾರೊಡಲನಲರ್ವೊಡೆಯ ಕಾವನಯ್ಯಂ 
ಭಾವಿಸೆ” (ಕಬ್ಮನುಂ. ೬)- [ <“ ಸಂ. ವಿಧು] 

ಬಿದ್ದು (ನಾ). ೧. ಆನೆಯ ಕುಂಭಸ್ಕಳದ ಮಧ್ಯಭಾಗ ; “ಬಿದು 
ವಿದು ಎ ಅನೆಯ ಗಂಡದ ನಡು” ರ್ಕಕೋ: 7-); ಬಡಿಗೊಳಿ ಬಿದು 
ಬಿಬ್ಬರಬಿರಿದೊಡನುಗೆ ಪೊಸಮುತ್ತು (ಶಂಶರಾ. ೧೦-೦೦೩); ಅಮರೇಂದ್ರೋ 
ತ್ಲುಂಗಮಾತಂಗದ ಬದುವಿನ ಮುಕ್ತಾಳಿಯಿಂಹಾದೆ ಮಂಜೂಷಮಿದು 
(80ಎ. ೬-3). ೨. ಕುದುರೆಯ ಕಿವಿಯ ಹೊರಭಾಗ ; ಉದಯಿಸೆ 
ಸುಟ್‌ಗಳ್‌ ತುರಗದ ಬಿದುಸಂಸಾ ನಕ ದೊಳರ್ಥಹಾನಿಯನವು ಮಾಡದೆ 
ಮಾಣವು (6ಕ್ಕಕಾ. ೪-೨೦); ಕಿವಿಯ ಪೊಜಗಣ್ಣೆ 'ಬಿದುವೆಂಬ ಪೆಸರಕ್ಕುಂ 
(ಕಶೈಕಾ. ಪುಟಿ. 66-೬)- [ ಆ ಸಂ, ವಿದು] 

ಬಿದುಗದಿರ್‌ (ನಾ). ಚಂದ್ರಕಿರಣ : ಬಿದುಗದಿರಿಂತು ನೆಲಸಿರ್ಕೆ ರತಿಗೆ 
ಸಂಮದಮೆಂದು ತೊಲಗದಿರುತಿರ್ಕೆ (08ಕ. ೦೦-6೯).[ಬಿದು,1-ಕದಿರ್‌,] 

ಬಿದುಗಲ್‌, ಬಿದುಗಲ್ಲು (ನಾ). ಚಂದ್ರನ, ಕಾಂತಿಯಿಂದ ದ್ರವಿಸುವು 
ದೆಂದು ನಂಬಣಾಗಿರುವ ಶಿಲೆ ; ಚಂದ್ರಕಾಂತಶಿಲೆ ; ಸದಲಂಕಾರ 
ವೃಷೇಂದ್ರನಂ ವಿತತರೋಚಿರ್ಗಾತ್ರನಂ ಮಿತ್ರನಂ ಬಿದುಗಲ್ಲನ್ನಡಿಯಂ 
» * « ಸ್ವಪ್ನದೆ ಕಂಡಳಾ 'ವಧುಕಳಾಶ್ರೀಸಾಂದ್ರನಂ - ಚಂದ್ರನಂ (ಕಾಜಕೇ. 


“ಬಟ್ಟುಗೆಯ್ದೂ ಗಯ್ಕ್ಮಂ, 


೩೮6 


a0 


40 


45 


ದೊಂದು ಪುತ್ತಟಯವೊಲೊಪ್ಪವೆತ್ತ ಬಿದುಗಲ್ಲಿನ ಬೊಂಬೆಯ "ಫಾಂಗಿನಂತೆ 
(ಕಣಾ. 60) ; ತಲತಟನೆ ಪೊಳೆದು ಬಿತ್ತರಂಬಡೆದ ಬಿದುಗಲ್ಲ ಸುತ್ತಣ 
ಮೆಟ್ಟಡಿಯಿಂ . . , ಕೊಳಂ ಪಗಲ್ವೆಣ್ಣ ಕೈಪಿಡಿಯೆಂಬಂತಿರೆ ಸೊಗಯಿಸಿ. 
ದತ್ತು (ಕಾಶುಕ್ಮ. ೩೨-೦೮). [ಬಿದ್ಮು * ಕಲ್ಕ್‌) 


ಬಿದುಗಲ್ಲು 'ಬಿದುಗಲ್‌' ನೋ. 

ಬಿದುಮೊಗ (ನಾ). ಚಂದ್ರನಂಥ ಮುಖ ; ಬಿಡುಜಡೆಯ ಬಿದುಮೊಗದ 
ಬಿ೭ದೆಸಳ್ಳಣ್ಣ , . . ಬೆಡಂಗಿನ ಬಾಲೆಯೊರ್ವಳ್‌ , , . ಬರುತುಮಿರ್ದಳ* 
(ರಾಮಿಕೃ in [ಬಿದು, 4 ಮೊಗ] 

ಬಿದುರ್‌ 'ಬಿದಿರ್ಕ್‌' ನೋ. 4 

ಬಿದುರ (ನಾ). ಸಿಡಿಲು; ಅಶನಿ: ಕದನಕ್ರೀ:ಡಾವಿಸೋದನುದ್ಧ ತದರ್ಪ್ಪಂ 


ಬಿದುರ ಪರಾಕ್ರಮನಾದಂ ವಿದಿತಗುಣಂ ಮಲ್ಲಿದೇವಂ (ಎಳ. ೩1, ರಾವಣ: 

ಬಿದುರೆ ಹತಿಯಿಂ ಶೈಲಮೊಡೆವವೊಲ್‌ (ಕಣಣ. 
೦-೦೯-೫೩). [<ಸಂ. ಭಿದುರ] 

ಬಿದುರಾಳ್ಗೆ (ನಾ). ಒಂದು ಪ್ರದೇಶದ ಹೆಸರು : ಬಿಟ್ಟಿಗಂ ಬಿದುರಾಳ್ಗೆ 
ಎಟ್ಟಿತ್ತರ್ಕ್ಯ್ಕಮ್‌ ನಾಟಕ್ಸಾವುಣ್ಣುಗೆಯ್ಕೆ (ಎಕ, ೪, ಸೊರಂ- 

(7?) 


೪೩-೬೩; 11604); 


೫8೩೧-19; 
967). 

ಬಿದುರು "ಬಿದಿರ್‌" ನೋ. 

ಬಿದೆಯಿತ್ತ "ಬಿಜಯಿತ' ನೋ. 

ಬಿದ್ದೆ : "ಬೀಟ? ಪರಾ. 


ಬಿದ್ದ, (ನಾ). ೧. ಕೊರೆದುದು ; ತೂತು ; ರಂಧ್ರ ; “ಬಿದ್ದ. ವಿದ್ಧ - 


ತೂತು, ತೂತಾದ” (ತರ್ಕಕೋ- ೩೦)- ೨. ಗಾಯ ; ಪೆಟ್ಟು ; ವ್ರಣ: 
*ಬಿಜುಬಿದ್ದಂಬೋಗು? ಪರಾ. ೩. ಬಿಂಬ ; ಆಕೃತಿ ; ಕರುಣದ 
ಕೆರ:ವೋ ಕಾರ್ಷ್ಯದ ಶಿಟ್ಟಮೊ ವಿರಹದ ಬಿದ್ದಮೊ ದುಃಖದ 
ಮೂರ್ತಿಯೋ (ಕುಮುರಾ: ೯೪.೪೬) [-ಆಸಂ. ವಿದ್ಧ] 

ಬಿದ್ದಣ 'ಬಿರ್ದಿನ' ನೋ. 

ಬಿದ್ದಣಂಬೇಳು (ಕ್ರಿ). ಔತಣಕ್ಕೆ ಕರೆ ; "ಊಟಕ್ಕೆ ಆಹ್ವಾನಿಸು : 


ವೈತಾಪಿಯು ಸುರನಿವಹಮುನಿಚಯಕೆ ಬಿದ್ದ ಬ ತಿಭರದಿಸಲವಲನ 
ಕೊಂದಾ ಮಾಂಸವಿಕ್ಕಿ ಚಿಚ್ಚರದಿನವರುಂಡ ಬಳಿಕಿಲವಲಾ ಎನಲು 
(ಶಾಸೋಫು- 6-೩0) - [ ಬಿದ್ದಣ (-ಆ ಬಿರ್ದಿನ) *ಪೇಳು (ಪೆ:ಲು್‌) 3 
ಬಿದ್ದಿ 'ಬಿರ್ದಿ' ನೋ. 
ಬಿದ್ದಿಕ್ಕಿಸು (ಕ್ರಿ). ಔತಣ ಮಾಡಿಸು ; ಕಡುಹಿತನೊಲು ತೊಡಗಿಸಿ ನೆಲ 
ಬಿದ್ದಿ ಕ್ಕಿಸುವೆನಿದಕ್ಕೆನುತಯ್ದಿ ದನೀಶನ ಸಭೆಗಿತ್ತಲ್‌ ಮುನಿಪತಿನಾರದನು 
(ವೀರೇಶ ೦-೫೩) - [ಬಿದ್ದು (<ಬಿರ್ದು) *-ಇಕ್ಕಿಸು]) 
ಬಿದ್ದಿಕ್ಕು "ಬಿರ್ದಿಕ್ಕು' ನೋ. 
ಬಿದ್ದಿನ "ಬಿರ್ದಿನ' ನೋ. 
ಬಿದ್ದಿನಂಗೆಯ್‌ (ಕ್ರಿ). ಇ ಬಿದ್ದಿಕ್ಕಿಸು : .ಬಿರಿದಿನಿಸು 
ಸೊಂಪಿಂ ತಂಬೆಲರ ಬಿದ್ದಿನಂಗೆಯನ್ಹ (ಉದ್ಮರೇ. 5-೩೪) 
[ ಬಿದ್ದಿನ (ಎಬರ್ದಿನ) 4ಕೆಯ್‌, ] 
ಬಿದ್ದು, “ಬೀಟ್‌,” ಪರಾ. 
ಬಿದ್ದು, "ಬಿರ್ದು' ನೋ. 
ಬದ್ದೂಟ “ಬಿರ್ದೂಟ' ನೋ. 
ಸದೆ ನು: ಇಲ್ಲದುದು ಎಂಬ ಅರ್ಥವನ್ನು ಕೊಡುವ ಒಂದು 
ಪಸರ್ಗ: “ಬಿನ್‌ಪ ಗಾರಿರಜೆ', 'ಬಿನ್‌ಪುಕಾರ್‌' ಪರಾ. 
[+ ಹಿಂ. ಮರಾ. ಬಿನ್‌ ಎ ಇಲ್ಲವಾದ, ಹೊರತಾದ] 


ನಟುಗಂಪಿವಿಂಪ್ರ 


ಬಿನ್‌ಪಗಾರಿರಜೆ ೬೪೬೪ ಬಿನುಗ್ಗು 

ಬಿನ್‌ಪಗಾರಿರಜೆ (ನಾ). ಸಂಬಳರಹಿತವಾದ ರಜೆ: ಬಿನ್‌ಪಗಾರಿ ಬಿನದೆ (ನಾ). ವಿನೋದಿಸುವವಳು : ವಿನೋದಪ್ರಿಯೆ: ಕಾಡ 
ರಜೆಯ ಬಗ್ಗೆ ವಿಚಾರ ಮಾಡುವೆನು ಸ್ಮೂಂರಿ. 0೦೦). ಬಂದವರಲ್ಲ. ನೋಡಬಂದೆವು . . , ಎಂದು ಮಾತಾಡಿದರಾ ಬಿನದೆಯರು 

[ಬಿನ್‌ - 4+ ಪಗಾರಿ * ರಜೆ(<ಎರಜಾ)] (ರರಕ, ೪೨-೦೭). [ ಬಿನದ .. ಎ] , 
ಬಿನ್‌ಪುಕಾರ್‌ (ಅ). ಯಾವ ದೂರೂ ಇಲ್ಲದೆ : ಕೆಲಸ ಸಲೀಸಾಗಿ| |ಬಿನಮಿತ (ನಾ). ಒಬ್ಬಾತನ ಹೆಸರು: ಎಆ್‌ಯ ಪೆರ್ಮಾಡಿಯ 
ಬಿನ*ಪುಕಾರ್‌ ನಡೆದು ಹೋಗುತ್ತೆ (ಕಂತೆ. ೨೯೪). 5 ಸಾನ್ತಕಾಮಪನ ಮಗವ್ಚಿ ನಮಿತನ ಮಗಂ . . , ಪುರದೊಳೊಳ್ಳಣ್ಣಂ 

[ ಬಿನ್‌ - *ಪುಕಾರ್‌ (ಪುಕಾರು) ] (ಎಕ. ೪11, ಶಿಕಾರಿ. 56೪-4; 902) - [21 

ಬಿನಎತ್ತಿ ಅಬ್ಬೆ (ನಾ). ಒಬ್ಬಾಕೆಯ ಹೆಸರು : ಮಾರಕ್ಕಅರಸರ್‌ ಬನವಾಸಿ ಬಿನಮ್ಮ “ಬಿನಾಮ್ಮ' ನೋ. 


ನಾಡಾ 'ನಿನಎತ್ತಿ ಅಬ್ಬೆ ರಾಳ (3929. XX, 00-೨; 
[ < ವಿನಯಾದಿತ್ಯ ಸ- ಅಬ್ಬಿ; 1 
ಬನದ (ನಾ) ೧. ಏನೋದ ; ತಮಾಷೆ : “ ಬಿನದಂ ವಿನೋದದೊಳ್‌ ” 
(೪8೯8. ೦): ಗೌರೀಪತಿಯ ಬಿನದಕ್ಕೆ ಭೂಭೃತ್ಸುತೆ ಬೇಡಿತಿಯಾದ 
ತೆಟನನನುಕರಿಸಿರ್ದಳ್‌ (ಕಾರಂಪೂ. ೪0). ಫೆ ಆಟ ; ವಿಹಾರ ; ಕ್ರೀಡೆ: 
ಬೇಂಟಿಯೆ ಬಿನದಂಗಳರಸಲ್ತೇ (ಶಂಶಳಾ. ೬- ೪೭). "ಬಿನದವೆಟ್ಟು' ಪರಾ. 
೩. ಸಂತೋಷ; ಆನಂದ: «ಬಿನದಂಬಡೆ' ಪರಾ. (ಆ ಸಂ. ವಿನೋದ] 
ಬನದಂಬಡೆ (ಕ್ರಿ). ಸಂತೋಷಗೊಳ್ಳು ಆನಂದಿಸು : ತುಂಗಮ್ಮುದಂಗ 
ಮಂಗಳರವಂ . . . ಶಂಖನಿನದಂ ಬಿನದಂಬಡೆದಿರ್ದ ಭಕ್ತಲೋಕಂಗಳ 
ಕಂಗಳಂಗವಿಸೆ ಸಂಗಳಿಸಿರ್ಪುವು ಲಿಂಗಗೇಹದೊಳ" (ರಾಜಕೇ.- ೨-೦೨೬) - 
[ ಬಿನದ “- ಪಡೆ] 
ಬಿನದಗೊಳು (ಕ್ರಿ). ಬಿನದಂಬಡೆ : ಭವಲೀಲೆಯುದ್ವೀಕ್ಷಣಗವಾಕ್ಷ 
* . ೬ ನಿರುಕಿಸುತ ಬಿನದಗೊಳೆ ಸರ್ವಪಕ್ಷ (ಮರರೇ. ೪೯-೦೦). 
[ ಬಿನದ * ಕೊಳು (ಎ ಕೊಳ್‌) ] 
ಬನದವಡಿಸು (ಕ್ರಿ). ಸಂತೋಷಗೊಳಿಸು ; ಆನಂದಿಸುವಂತೆ ಮಾಡು 
ಮಾಯೆ ಬೊಮ್ಮನ ಬಿನದವಡಿಸಿ ನಮ್ಮಾ ಜಗವ ಕಾಯುವಳು ತನ್ನಿಚ್ಛೆ 
(ಮಂಕುಳ" ೦೪). [ ಬಿನದೆ * ಪಡಿಸು] 
ಬಿನದವಾಡು (ಕ್ರಿ). ಕ್ರೀಡಿಸು ; ವಿಹರಿಸು: ಮನದ ಬನದಲಿ ಬಿನದ 
ವಾಡಿದೆ ತನ್ನ ತಿಳಿಯದೆ ತಾನೆ (96ಳಾ- ೨೪-೬):  [ಬಿನದ4ಆ೮ಡು,] 
ಬಿನದವೆಟ್ಟು (ನಾ). ವಿಹಾರಕ್ಕಾಗಿ ರಚಿಸಿದ ಕೃತಕವಾದ ಬೆಟ್ಟ : 


9ನೆಯ ರತ). 


ಕ್ರೀಡಾಶೈಲ : ಬಾವಿ ಕೊಳಂ ಬಿನದವೆಟ್ಟು, ಗಳ್‌ ರು ಸಾಕೆ 
8-0೨೨). [ ಬಿನದ + ಬೆಟ್ಟು (ಬೆಟ್ಟ | 

ಬಿನದವೇಂಟೆ (ನಾ). ವಿನೋದಕ್ಕಾಗಿ ಮಾಡುವ ಬೇಟೆ ; ಮೆರೆದುವಾ 
ಕುಂಭಕರ್ಣನ ಬಿನದವೇಂಟೆಯ ಕವರ್ತೆಗಳ್‌, ತೋರುಮನೆಯಲ್ಲಿ! 
(ಶ್ರೀರಾಮಾ, ೪೩3-೨೬೮). [ಬಿನದ + ಬೇಂಟಿ ) 

ಬಿನದಸಾಲೆ (ನಾ). ಎಹಾರಶಾಲೆ ; ಕ್ರೀಡಾಮಂದಿರ : ಓಲಗಸಾಲೆ 


ಮಂತಣಸಾಲೆ ನಾಟಕಸಾಲೆ ಜಿನದಸಾಲೆ.. . , ಸುಚಿತ್ರ ಸಾಲೆಗಳೊೊಳಖಸಿ 
ದಳಾ ಲೋಲಲೋಚನೆ ರಾಮನನು (ಉುರಾಸಾಂ- ೩೩-೪೨) . 
[ ಬಿನದ *- ಸಾಲ್ಮೆ ] 
ಬಿನದಿ (ನಾ). ವಿನೋದಪ್ರಿಯನಾದವನು : ಜಗಳವಾಡಿಸಿ . . . 
ನಗುತಲಿರುವನು ನೋಡಿ ; ಪರಬೊಮ್ಮನೇಂ ಬಿನದಿ | (ಮಂಳುಕ- ೦೬೨) ; 
ತರುಣ ತರುಣಿಯರು ಮಾಡದಲ್ಲಿರುವ ಬಿನದಿಗಳ: ಜತೆಯಲ್ಲಿ ಸೇರುತ್ತಾರೆ 


(ಹಂಸದ. ೦೩೭)- [ ಬನದ + - ಇ] 
ಬಿನದಿಸು (ಕ್ರಿ). ಆನಂದಿಸು; ಸಂತೋಷಪಡು : ಪಾರಿವಂಗಳೊ 
ಳ್ಬಿನದಿಪ ,ಸರಸಯುವತಿಯರಿಂ (ಉರ್ಕಟಿ. ೧-೬೪ 5) : ಬಿನದಿಪ ಹಸುಳೆ 


ಜವಾದಿಯ ವಿಗಗಳನನುರಾಗದಿ ನೋಡುತ ಬಿಜಯಂಗೈವನಿತಟಿೊಳು 


(3ಯಳಾ- ೪-೨) : ವಮರಾತೆಯ ಪಕ್ಷಪುಟವ ಸೇರುವ ತೊದಲ್ವೂತ ನುಡಿದು 
ಬಿನದಿಸುವ ೬. * ೬. ಗಿಳಿವಲೌ್‌ಗಳ ರೀತಿಯ ಕಂಡಳಾ ಕಾಂತೆ (ಕಂಠ 
19-9೬೭): [ ಬನದ -- -- ಇಸ್ಕು] 


1 


1 


`|ಬಿನಯ (ನಾ). ೧. ವಿನಯ: 


10 


|ಬಿನಾಕಳಿ (ನಾ). ಒಂದು ಊರಿನ ಹೆಸರು: 


20 


80 


ನಮ್ರತೆ : ಬಿನಯದ ಬಿತ್ತು ಬಿನ್ನಣದ 
ಪೆರ್ಮೊಳೆ (ಅಶ್ರತಿ. ೦೫-೨೦) ; ಬಿನಯಂ ಬೇರ್ವರಿಜಾಂತುದೋ (3ಳ2- 
ಪಿ; ಪ್ರೇಮ; ಪ್ರೀತಿ (?): “ಬಿನಯಂ 'ಪ್ರೇಮಂ” 
(೪02. ೪0). [< ಸಂ. ವಿನಯ] 
ಬನಸು (ನಾ). ಹಾನಿ; ನಷ್ಟ: ತನಗಾಪ್ತರೆನಿಸಿ ಚಿರಕಾಲದಿಂದಾಶ್ರೆ ಸಿ 
ಮನಸು ಮರ ್ಮಗಳರಿತ ಜನರು ಸುಕ್ಷೇಮಕರವನು ಪೇಳ್ವರಲ್ಲದನ್ಯವ 
ನುಸುರರೆಂಬ ನಂಬುಗೆಯ ` ದೃಢತೆಗೈದು ಬಿನಸು ತೋರದ ತೆರದಿ 
ರಾಜಾರ್ಥಕೂಣಯಂ ತೋರದಂತೆ (ರಂ೫03. ೬-ಂ೩-೬)- - 
[ “ಸಂ. ವಿನಾಶ. [ಮರಾ. ಬಿನಸಣೇ, ಬಿನುಸಣೇ ಎ 
ಮಾಡು ] 


೩-೦೦೩). 


ನಷ್ಟವನ್ನುಂಟು 


ಕುಟುವರುಂ ಬಿನಾಕಳಿ 


ಊರುಗ್ಲಾಮಂಣ್ಣುಗೆಯೆ (ಎಳ. ೫2೭3, ಸೊರ. ೪೩೭-೪ : 972). [?] 
ಬಿನಾಮಿ 'ಬೇನಾಮಿ' ನೋ. 
ಬಿನಾಮಾ “ಬೇನಾಮಿ” ನೋ. 
ಬಿನಾಮೆ “ಬೇನಾಮಿ” ನೋ. 
ಬಿನಾಮ್ಮ, ಬಿನಮ್ಮ (ನಾ). ಒಬ್ಬಾತನ ಹೆಸರಂ : ಶ್ರೀಪುರುಷಮಹಾ 


ರಾಜರ್‌ ಪೃಥುವೀರಾಜ್ಕಂಗೆಯೆ ಕೆಸುಗೊಳಮೊಡೆಯ ಬಿನಾಮ್ಮಂಗೆ 
ಧಣ್ಣಗವಾಡಿಯಂ ಬ್ರಹ್ಮಾದೇಯಂಗೊಟ್ಟಂ (ಎಕ. 1೪, ಜೆಗ್ಗರ. ೪-೩; ಸು 
760). ಬಿನಮ್ಮ : ಸವುಳಬ್ಗದ ಮೆಣ್ಣೆಗಾವುಣ್ನನು ಬೆಳ್ಳೊಟಲ ಬಿನ 
ಮ್ಮನು (ಎಳ: ೪, ಕನ್ನರಾ. ೨೫೦-೦೪ ; ಸು: 925). [? 4+ ಅಮ್ಮ 1] 

ಬನುಂಗು, ಬಿನುಗು (ನಾ). ಒಂದು ಬಗೆಯ ತೆರಿಗೆ : ನಗರದ ವಶ 
ವತ್ತಿಗಳಪ್ಪ. ಬಿನುಂಗಿನೊಳ್ವೀಸವಂ ೧೦ ಮಾನ್ಯ ಸಾಮ್ಯದೊಳ್ಳಣ ೧ 
(ಎಳ. ೫೭1, ಕಿ9೦. ೪9-44 ; 1004). ಬಿನುಗು : ಅಯ್ದು ಬಿನುಗು 
ಮೂವತ್ತು ೫ ೫ ೫ ರರಸ ಕೊಟ್ಟ ' ಬಿನುಗು (ವೈರ. ೦೯೩೦, ೬೬-೦೩ ; 
1300) ; ಆಡ ತೆಅ ಕುಂಬಾರುದೆಟ* ಬಿನುಗು ಬೆಸಒಕ್ಕಲು ತಗಡೂರ 
ಸ್ಥಳಕ್ಕೆ ಸಲುವ ಸುಂಕ (ಮೈಂ ೧೪೫೬, ೦6-೨೦: 3480). [?)] 

ಬಿನುಗ (ನಾ). ಅಲ್ಪವ್ಯಕ್ತಿ ; ಕ್ಷುದ್ರವ್ಯ ಮದ ಮತ್ಸರವ ಬಿಡದೆ 
ಕುದಿದು ಕೋಟಲೆಗೊಂಬ MH "ನಮ್ಮ ಬಸವಪ್ರಿಯ ಕೂಡಲ 
ಚೆನ್ನಬಸವಣ್ಣ (ವಶಸಂ- ೬೪6-೦96) ; ಬಿನುಗರವರವರಂಗದಲಿ ಕೈಮನವ 
ಖಂಡಿಸಿ ಸಕಲರಿಪುಸಾಧನವನೊಬ್ಬನೆ ಕರ್ಣ ಗೆಲಿದನು (ಕುವ್ಮಾಕ. ೦೦-೬) ; 
ಡಂಬಕರ್ಬಿನುಗರು ಕಡೆಯ ಕಾಲಕೆ ಪೂಜೆಗೊಂಬ ರೊಳ್ಳಿ ದನುಂಬರು (ರರತ, 
೬೦-೩೪)- [ ಬನುಗು,  - ೪] 

ಬಿನುಗಾಟ (ನಾ). ಅಲ್ಪತನ; ಕ್ಷುಲ್ಲಕತನ: ಮನುಜರ ಗುಣ ತನ 
ಗೊಂದೂ ಬಿಡದೆ ಘನವನಟ್‌ವೆನೆಂಬ ಬಿನಂಗಾಟಿದ ಮಾತೇಕೆ (ಮೋಳಿಮಾ. 
೭೬-೩೦೦) - ' ಬಿನುಗು, + ಆಟ] 

ಬಿನುಗು (ನಾ). ೧. ಹೀನವ್ಯಕ್ತಿ ; ಕ್ಷುದ್ರವ್ಯಕ್ತಿ ; ಅಲ್ಲವ್ಯಕ್ತಿ 
ಅನಿವೀಷಗತಿಯೆಂಬ ದನಂಜನಾಯಕ ಮಿಕ್ಕ ಬಿನುಗುಗಳನು ಮುಟ್ಟೆ ನಂದು 
ವನಜನಾಭನು ಮೊದಲಾದ ದೇವರ್ಕಳು ಶನಗಾಹುತಿಯೆನುತಿಹನು 
(ತ್ರಿಫಸಾಂ. 3-36); ಕಟ್ಟಿತುರಿ ದೆಸೆ ನಾಲ್ಕಅಲಿ ಬೆನ್ನಟ್ಟಿ ಹೊಯ್ದುದು 


ಬನುಗ್ಕು 


ಬಿನುಗಂಗಳ (ಕುಠ್ಮಾಕ. ೭-೪೦). ೨. ಬಡವ; ದರಿದ್ರನಾದವನು : 
ಬಿನುಗಂ 'ನಂಬಿ ತೆಜುವೊಕ್ಕಲಂ ಕಳೆವ ಪ್ರಭುವುಮಂ (ರರ್ಮಾಮ್ಮ - 6-80). 
(ಗು). ೩. ಅಲ್ಪವಾದ ; ಕ್ಷುದ್ರವಾದ : ಇಂತೀ ಬಿನುಗುಮಾನವನ 
ಹೀನಯೋನಿಯಾಲ್ಲಿ ಬರಿಸದೆ ಮಾಣ್ಪ್ಬನೆ (ಕನ್ನವ. ಕ: ೯೩-೨೦೯): 
ಹಾರುವ ನಿನಗೆ ಬಿನುಗುಭೀವತಾರ್ಜುನರ ಪರಿಯಂತೇಕೆ (ಕುವ್ಶಾರ್ರೋ- ೦-೩೩). 
ಬಿನುಗುಬಿಚ್ಚಟೆ. ಬಿನುಗುಬಿಕ್ಕಟೆ, ಬಿನುಗುಬಿಚ್ಚಟ, ಅಲ್ಪವ್ಯಕ್ತಿ; 
ಕ್ಷುದ್ರಮನುಷ್ಯ : ಆಳು ನಡೆದುದು ಮಂಂಗುದಿಯ ಹರಿಧಾಳಿ ನೂಕಿ 
ಹಿರಣ್ಯನಗರಿಯ ಮೂಲೆಗೈದಿತು ಹೊಯ್ದರಲ್ಲಿಯ ಬಿಸುಗುಬಿಚ್ಚಟೆಯ 
(ಕುಪ್ಮಾ- ೧೨-೦೩): ಧನಿಕದೊರೆಗಳ ಬಿನುಗುಬಿಚ್ಚಟೆಯ ಹಲವುಜಾತದ 
ವರ್ಣಭೇದದ ಹೊಳಲ ಜನದ ಸಮಸ್ತಭುವನಾವಳಿಯ ಭರಭಾರವನು 
ಹೊಲ್‌ಸಿದನಗ್ನಿದೇವರಿಗೆ (ತೂರರಾ. 3-6-88); ಭಟರು ... ಮುಕ್ಕುರಿಕಿಯಿರಿ 
ದಿರಿದು ಕೊಂದರಗಣಿತ ಬಲವ ಬಿನುಗುಬಿಕ್ಕಟೆಜನಗಳ (ತುರಂಗ. ೪೩-೯) ; 
ಒರ್ವರ ಸುಳುವ ಕಾಣೆನು ಬಿನುಗುಬಿಚ್ಚಟರಲ್ಲದೀ ಪುರಿಗೆ (ಉತ್ತಕ. ೦೦-೩೫). 
[ದೇ. ॥ ತೆಲು. ಬಿಲುಗು - ಕಪಟವಾದ] 
ಬಿನುಗು `ಬಿನುಂಗು' ನೋ. 
ಬಿನುಗುತನ (ನಾ).. ನೀಚತನ; ಕ್ಷುಲ್ಲಕತನ : ಷಟ್ಕರ್ಮದಿಂ ಬಾಳ್ವ 
ಬಿನುಗುತನಗಳನುಳಿದು . , ಸರ್ವಾವಧಾನದಿಂ ಚರಿಪನೆ ನಿರಾಭಾರಿ 
ವೀರಶೈವಂ (ಶಾಸೋಪು. 0೨-86); ಬಿನುಗುತನದಿಂದಖಳವಿಷಯಗಳನುಂಡು 
ಅನುವರಿಯದ ಜ್ಞಾನದೊಳಗೆ ಬಳಿಸಂದು (ತತ್ತ ಶ- ೫೩-೧): 
[ಬಿನುಗೂ, + - ತನ] 
ಬಿನೆಯ (ನಾ). (?) : ಅರಳಿಹಳಿಯ ಬಿನೆಯ ಗ ೯೮೦ ಯತಾ ಧಂರ್ಮಾಗಳಿಗೆ 
ಆವನಾನೊಬನು ನಡಪದೆ ಇದವನು ಗೋಉ ಭ್ರಾಂಹ್ಮರನು ವಾರಣಾಸಿ 
ಯಲಿ ಕೊಂದ ಪಾಪವ ವೊಯಿದುವನು (ಎಳ. ಸ, ಹೊಳಲ್ಮೆ. ೦೧೩-೨೦; 
(21) 


1556). 

ಬನ್ನ 'ಬಿನ್ನಪ' ನೋ. 

ಬನ್ನಗೆ (ಅ). ೧. ನೀರವವಾಗಿ; ಮೌನವಾಗಿ; ಸುಮ್ಮನೆ : “ಅೌಕ್ಕಟಂ, 
ಬಿನ್ನನೆ. ಬಿನ್ನಗೆ- ಈ ೩ ಸುಮ್ಮನೆಯೆಂಬರ್ಥಂ” (ಕಠಸಾ. ೩6-೨೮೫); 
ಮಗನಲಟಲೆೊಂದು ಭೂಪತಿಯ ತಮ್ಮ ನೊಳಾದಲಲೊಂದು ನೊಂದು ಬಿನ್ನಗೆ 
ಮೊಗದಿಂದೆ ಕುಂದಿ ಫಣಿಕೇತನನಿರ್ದಲಲೊಂದಂ (ಶಂಶಠಾ. ೦೨-೦೭೦). 
೨. ಬರಿದಾಗಿ; ಬಿಕೋ ಎಂದು: ಉರಮೇಕೆ ಹಾರಮಣಿಮಂಜರಿಯಿಲ್ಲದೆ 
ಬಿನ್ನಗಿರ್ದುದು (ಶಂಶಠಾ- ೪-೬೨), ಮಂದರಗಿ೦ಲಿ ಬಿನ್ನಗಾಯ್ಮು ಮದುವೆ 
ಪೋದ ಮಂದಿರವೊ ಎಂಬಂತೆ (ತಂಪ್ರಸಾಂ. 39-೦೪೬), ೩. ಖನ್ನವಾಗಿ; 
ಖೇದದಿಂದಿರುವಂತೆ: ಬೇನೆಗಳೊಳ್‌ ಮೊಗಂಗಳಂ ಬಿನ್ನಗೆ ಮಾಡದಿರ್ದರಳ 
ವಚ್ಚರಿಯಾಗೆ ಕೆಲರ್‌ ಮಹಾರಥರ" (ಕಕಠಾ. ೦೦-೩); ಇನ್ನಣುದಿಂಗ 
ಳುಂಟೆನೆ ನಿಜಾಯು ಸುರಪ್ರಕರಂ ಮೊಗಂಗಳಂ, ಬಿನ್ನಗೆ ಮಾಡೆಯುಂ 
(ಕಾಂಠಿಫು. ೭-೬೪) . ₹? + - ಅಗ) 

ಬನ್ನಣ 'ಬಿನ್ನಾಣ' ನೋ. 

ಬಿನ್ನಣಂದೋಜು, ಬಿನ್ನಣದೋಲಿ (ಕ್ರಿ). ಕೌಶಲ್ಯವನ್ನು ತೋರು; 
ಚಾತುರ್ಯವನ್ನು ತೋರಿಸು ; ಸುತ್ತಿ ಬಳಸಿ ಮೊನೆದೋಜುವ 
ಬಿರುಧಿನಂಕಮನುರವಣಿಸಿ ಪತ್ತಿ ಪೊರಳ್ಹಿ ಕೊಳ್ಳೆ ಬಿನ್ನಣಂದೋರ್ಪ 
ಗನ್ನದಂಕಮಂ ಬಿಡಿಸಿ (ಗಿಕ- ೨-೧೦೩ ವ). ಬೆನ್ನಣದೋಯು : ಬಿಲ್ಲ 
ಬಿನ್ನಣದೋಟ್‌ ದನು ನೃಪತಿ (ಸಾಳ್ಮರಾಿ. 6-೭೦) - 

[ಬಿನ್ನಣ (ಎ ಬಿನ್ನಾಣ) + ತೋಲು)] 

ಬನ್ನಣಂಬಡೆ. ಬಿನ್ನಣವಡೆ (ಕ್ರಿ). ಕೌಶಲ್ಯವನ್ನು ಪಡೆ; ನೈಪುಣ್ಯ 
ವನ್ನು ಹೊಂದು: ಪೊಳ್ತಂ ಸನ್ನೆಯಂ ಜಾತಿಯ ಜವಂಗೆಡದಜ್‌ವ 
ಬನ್ನಣಂಬಡೆದ : ಬೇಡರೊಡವರೆ (ಕಾಜಕೇ. 8-00 ವು. ಬಿನ್ನಣವಡೆ : 


೬೪೬೫ 


15 


30 


ಬಿನ್ನನೆ 


ಭರತಕ್ಷೇತ್ರವಿಜಯಾಚಲದಿರ್ಕೆಲದೊಳು  ಮಾನಧ್ವಜನಾಡುಂಯೊಲನೆನಲೆಸ 
ದುದು ಸರಸಿಜನಣುಗನ ಕೈಮಾಟಕೆ ಕಡುವಿರಿದು೦ ಬಿನ್ನಣವಡೆದು (೬೩:ಕಾ. 
೦-೩೪) - [ ಬಿನ್ನಣ (ಇ ಬಿನ್ನಾಣ) * ಪಡ್ಕೆ 

ಬಿನ್ನಣಕಾತಿ (ನಾ). ಒಯ್ಯಾರ ಮಾಡುವವಳು; ಬೆಡಗುಗಾತಿ : 
ಅಣಿಮಾದಿಸಿದ್ಧಿದೇವಿಯರೊಡನೆಯ್ದೆ ಬಿನ್ನಣಕಾತಿ ಬಂದಳಾ ದೇವಿ 
೭೪-೦೧೮). [ ಬಿನ್ನಣ (ಎ ಬಿನ್ನಾಣ)  - ಕಾತ್ಮಿ] 

ಬಿನ್ನಣಗವಿ (ನಾ). ಚಮತ್ಕಾರಗಳಿಂದ ಕೂಡಿದ ಕಾವ್ಯವನ್ನು ರಚಿಸುವ 
ವನು; ಕುಶಲನಾದ ಕವಿ : ಗತಪ್ರತ್ಮಾಗತಾದಿ ಸಂಧಾನ ಮುರಜಬಂಧ್‌ ೭ 
ಗಳಂ ಮಾಳ್ಬ್ಪೆ ಬಿನ್ನಣಗವಿಯುಂ (ಶೀತಿವಾ- ೩೦-೩). 

[ ಬಿನ್ನಣ (ವ ಬಿನ್ನಾಣ) + ಕವಿ] 

ಬಿನ್ನಣಗಾರ್ತಿ (ನಾ). ಬಿನ್ನಣಕಾತಿ : ಕಂಬುಕಂಠದ ಕರಿಗತಿಯ 
ಬಿಂಬಾಧರದ ಬಿನ್ನ! ಶಾಕಾಂ. ನ್ನಾ ]ಣಗಾರ್ತಿಯರವಲಂಬಿಸಿ ಕೊಳನ ತಡಿ 
ಯೊಳು (ಕೀವಂಸಾಂ. ೦೮-೩೪): 

[ ಬಿನ್ನಣ (ಎ ಬಿನ್ನಾಣ) 3. - ಕಾಣಿ ೬ - ತ್ಮಿ (ಆ -ಇತ್ತಿ) 

ಬನ್ನಣದೋಜು “ಬಿನ್ನಣಂದೋಜು' ನೋ. 

ಬಿನ್ನಣವಡೆ *ಬಿನ್ನಣಂಬಡೆ' ನೋ. 

ಬಿನ್ನಣಿ “ಬಿನ್ನಾಣ್ಯಿ' ನೋ. 

ಬಿನ್ನಣಿಗ "ಬಿನ್ನ್ನಾಣಿಗ' ನೋ. 

ಬಿನ್ನಣಿಗೆ (ನಾ). ಕೌಶಲ: ಚಮತ್ಕಾರ : ಗಗನದಿಂದಲೊ ಗಗನದರು 
ಗಿಂದಲೊ ಮೊಗೆವೆ ತುಂಬೆದೆಯ ಮುಂಬಗೆದಿಲ್ಲದಿಹ ಬಿನ್ನಣಿಗೆಯುಗುವು 
ದಾರ ಗಾಯನದ ರುುರಿಯಿಂ (೧೪೩೦- [ ಎ ಬಿನ್ನಾಣ] 

ಬಿನ್ನಣಿಸು “ಬಿನ್ನಾಣಿಸಂ' ನೋ. 

ಬಿನ್ನಣೆ (ನಾ). ಜಂಬ ; ಹೆಮ್ಮೆ : ನಿನ್ನ ಮಗನ ಬಾಧ ಬಲು ಘನ 
ವಾಗಿದೆ ಇನ್ನೆಷ್ಟು ಕಾಲ ತಾಳುವೆವೆ ಗೋಪಿ ಬಿನ್ನಣೆಯನು ಬಡು ಬಲು 
ದುಷ್ಟನು ಕೇಳೆ (ಫ್ರರಂದ- ೩-೨೦೬-೦). [ಬಿನ್ನಣ (ಬಿನ್ನಾಣ) +l 

ಬಿನ್ನತಿ'(ನಾ)- ನಿವೇದನೆ ; ವಿಜ್ಞಾಪನೆ ; ಅರಿಕೆ: " ಬಿನ್ನತಿಗೆಯ್‌ ' 


(ಎತತ: 


೪-೬). 


ಪರಾ. “ವಿನಂತಿ” ಹೋ. 
“ಪ್ರಾ. ವನ ತ್ತಿ, ಎಣ್ಣತ್ತಿ ./ಹಿಂ. ಬಿನತಿ./ಸಂ. ಎಜ್ಞಪ್ಪಿ) 
ಬಿನ್ನತಿಗೆಯ್‌ (ಕ್ರಿ). ವಿಜ್ಞಾಪನೆ ಮಾಡು ; ಬಿನ್ನವಿಸು : ಅನು 


ಮೊಂದು ಬಿನ್ನತಿಗೆಯ್ವೆಂ '(ಕಯಕಾ. 8-೬೩); ಭಕ್ತಿಯಿಂ ಬಿನ್ನತಿಗೆಯ್ವೆ ನಾಲಿ 
ಪುದು (8ಕಶಿ. ೩.೭೬೮) ; ಅಪ್ರಶಿಮಂ ಯಾದವಗಿರಿಯೊಡೆಯೆನದಿಗೆ ಬನ್ನತಿ 


ಗೆಯ್ದಂ (190. ೦೩). [ಬಿನ್ನತಿ ಕಯ್‌] 


ಬಿನ್ನತಿವತ್ತಳೆ (ನಾ). ಅರಿಕೆಯ ಓಲೆ; ವಿಜ್ಞಾಪನಾಪತ್ರ: ಬನ್ನ 
ವತ್ತಳಿ: ಈ ಬಿನ್ನತಿವತ್ತಳೆಗೆ ಮಹಾಸನ್ನಿಧಾನದ ಸಮುಖದ ಅವಸರದ 
ಆಜ್ಞಾಪನ (ಮಂತ್ರಶ. ೦೨೬ -೦೦)- [ಬಿನ್ನತಿ * ಪತ್ತಳ್ಳೆ) 

ಬಿನ್ನನೆ (ಅ). ೧. ಮೌನವಾಗಿ ; €ರೆವವಾಗಿ: `ಜತಿಕ್ಕಟಂ, 


ಬಿನ್ನನೆ, ಬಿನ್ನಗೆ - ಈ ೩ ಸುಮ್ಮುನೆಯೆಂಬರ್ಥಂ” (ಕಸಾ. ೩6-೨೮); 
ಎನ್ನಂ ಬೆಂಕೊಂಡು ಕಾದಲುಂ ಬಂದೀಗಳ್‌ ಬಿನ್ನನೆ ಮೊಗದಿಂ ಬೀರಂ* 
ಬೆನ್ನಿತ್ತುದನಿನಿಸು ನೋಡ ್ಡ(ಶಂಶಶಾ. 3-೭೩) ; ಲಕ್ಷ ಣನುಂ ಬೆನ್ನನೆ; 
ಬಿನ್ನನೆ ನಡೆದಂ (ಕಾವೂಕ್ಕ- 4೩-0೭). ೨. ಚಿಂತೆಯಿಂದ ಕೂಡಿ; 
ಖನ್ನವಾಗಿ : ಪರಿಚ್ಛೇದಿಸಿ ನುಡಿದೊಡೆ ಬಿನ್ನನೆ ಮೊಗಂ ವಾಡಿ 
(ವಡ್ಮಾರಾ- 60-00) ; ಎಮ್ಮಣುಗದಮ್ಮ ನಿಲ್ಲದೆ ಬಿನ್ನನೆ ಸಾವಪ್ರಾಜ್ಕವಿುಿ 
ನಿತುಮಾದೆಅಕಮುಮತ್ಯುನ್ನತಿಯಲ್ತು (60ಫು. ೧೪-೬೨); ಚರನ ಬಿನ್ನಪದಿಂ 
ಬಿನ್ನನೆ ಮೊಗಮ೦ ಮಾಡಿ (ಸುಕುಮಾ. ೭-೪ ವ). 

ಬಿನ್ನನಿರ್‌, ಬಿನ್ನನಿರು ಎ ೧. ಸುಮ್ಮನೆ ಇರು; ಮೌವ 
ವಾಗಿರು ; ನೀರವವಾಗಿರು : ನಾಣ್ಣಿ ತಲೆಯಂ ಬಾಗಿ ಬಿನ್ನನಿರೆಯು: 


ಬಿನ್ನಪ 


(60ರ: ea ಮ); ಅಭಿಮಾನದಿಂದಮೋ ಸೊರ್ಕಿಂದಮೋ 
ನಾನ್‌ ಬಿನ್ನನಿರ್ದಪೆನೆಂದು ಬಗೆಯಲಿಂ (ಂಠೃಶ್ರ - ೨೪-೪೯೪) : ಕೆಲರು 
ವೀಣೆಯ ನುಡಿಸಿ ಕುವರಿಯನೊಲಿಸಲಟ್‌ಯದೆ ಬಿನ್ನನಿರೆ (ಸಾಳ್ಮರಾ. 6-6). 
೨. ಖನ್ನವಾಗಿರು ; ಚಿಂತೆಯಿಂದಿರು : ತನ್ನಗಲೈಗೆ ಬಿನ್ನನಿರ್ಪಂತೆ 
ಬಿನ್ನನಾಗಿರ್ಪ ವಿಮಾನದ ಮಣಿಕುಟ್ಟಿ ಮಭೂಮಿಗಳುಂ | (ಅರಿತು. ೩-೩ ನ); 
ಮಾಸಿ ತಾಅಃದ ಕುರುಳ್ಗಳುಂ ತನ್ನ ಬಿನ್ನನಿರ್ದ ಮೊಗದಿಂ ತವಿಲ್ದಿರೆ 
ವಿಲಾಸಮುಂ ಮುಂದೆ ಕಂಡನಲ್ಲಿ ಕಮಳಾಕ್ಷಿಯಂ (ಗರಾಯಂ.೪-೩). . ೩. 
ಬಿಕೋ ಎನ್ನು; ಬಣಗಂಡು ; ಬನ್ನನಿರ್ದುದು ಸುರಶೈಲಮದೊಂದು 
ಮದುವೆಗಳಿಪಿದ ಮನೆವೊಲ್‌ (ಆ0ಪು. ೭-೦೦೦. [? + - ಅನ್ನೆ] 
ಬಿನ್ನಪ. ಬಿನ್ನ, ಬಿನ್ನಹ. ಬಿನ್ನಾಯ್ಕ, ವಿನ್ನಪ, ಎನ್ನಪ್ಪ (ನ): 
೧. ಅರಿಕೆ; ವಿಜ್ಞಾಪನೆ ; ಮನವಿ ; ವಿನಂತಿ : . ದೇವ ಬಿನ್ನಪಂ 
(ಶಂಕರಾ. 8-7೫); ಆಅಲಿಸೆನ್ನ ಬನ್ನಪವ ಲಾಲಿಸೆನ್ನ ಬಿನ್ನಪವ 
(ವಾಶಾರೇ: ನ. ೩೭-69): ಬಿನ್ನಪವ ಕೇಳದರಸಿನೋಲಗದಿಂದ ಸಂನ್ಯಾಸ 
ಲೇಸು (ಸರೇಜ್ಠ- ಒಟ) ಬಿನ್ನ : ೨. [ವೀಶೈ) ಜಂಗಮೆರನ್ನು 
ಊಟಕ್ಕೆ ಆಹ್ವಾನಿಸುವುದು : ನಿಮ್ಮನ್ನೇ ದೇವ್ರೂಂತ, ತಿಳ್ಕೊಳ್ಳ 
ತೇವಿ. ಬಿನ್ನ ಬಿಡುಗಡೆ ಎಲ್ಲಾನು ನೀವೇ ತೀರಿಸ್ಟೇಕು (ಮಳ್ಳಿ ಹ, ೧೯೫). 
ಬಿನ್ನಹ : ೧. ಕಿಂಕರನಾಗಿ ಬಿನ್ನಹವ ಮಾಡುವ ಸದ್ಭಕ್ತರ ತೋಜಯ್ಮ್ಮಾ 
(ಅಸನ: ೪೪೪) ; ಬಿನ್ನಹವ ಕೇಳೈ ಕೃಷ್ಣ (ಳುಣ್ಮರೀ. ೩-೬); ಬಿನ್ನಹಕೆ 
ಬಾಯಿಬ್ಲವಯ್ಯ (ಶ್ರಕಂರ- ೨-೦೩೦ ಶಲ). ಬಿನ್ನಾಯ್ಕ : ೨. ಊರಿನ 
ಒಂದು ಬಿಎ್ನಿಯದ ನೆವ ಮಾಡಿಕೊಂಡು 
ತಿಂಗಳು ಅಸ್ತಂಗತರಾದರು (ಗ್ರಾರಾಯ. ೨೦). 
"ವಿನ್ನಪರಗೆಯ್‌” ಪರಾ.. ವಿನ್ನಪ್ಪ : ೧. 'ಎನ್ನಪ್ಪಂಗೆರ್ಯ` 
ಪರಾ. (ಪ್ರಾ. ಎನ್ನಪ್ಪ, ವಿಣ್ಣಪ್ಪ, ಎನ್ನವ. / ತಮಿ. ವಿಣ್ಮಪ್ಪ ; 
ತುಳು. ಬಿನ್ನಯ, ಬಿನ್ನಹ; ತೆಲು. ವಿನ್ನಪ. | ಸಂ. ಎಜ್ಞಾವನ) 
ಬಿನ್ನಪಂಗೆಯ್‌. ಬಿನ್ನಪಂಗೈ, ಬಿನ್ನಹಗೆಯ್‌. ಬಿನ್ನಹಗೈ. 
ವನ್ನಪಂಗೆಯ್‌. ವಿನ್ನಪ್ಪಂಕೆಯ್‌, ವಿನ್ನಪ್ಪಂಗೆಯ್‌ (ಕ್ರಿ). ಅರಿಕೆ 
ಮಾಡಿಕೊಳ್ಳು; ವಿಜ್ಞಾಪನೆ ಮಾಡು: ಮಂತ್ರಿಯರಸಂಗಿಂತೆಂದು 
ಬಿನ್ನಪಂಗೆಯ್ದಂ (ಠಡ್ಮಾರಾ. 60-08); ಕುರುಕುಳಗಗನಮೃಗಧರಂ ಬಂದನೆಂದು 
ಬಿನ್ನಪಂಗೆಯ್ವುದುಂ (ರಂಶರಾ. ೦೩-೬೩ ನ); ಬಗೆಯಟಾದು ಬಿನ್ನಪಂಗೆಯ್ದು 
(೪2%. ೦೩೦). ಬಿನ್ನಪಂಗೈ : ವಿರಚಿತಾಂಜಲಿಪುಟಘಟಿತಕರನಿಂತೆಂದು 
ಬನ್ನಪಂಗೈದಂ (ತಾಂತಿಶು- ೨.೦೯ ೮); ಹಂಪೆಯ ಹರಿಹರಂ ಬಿನ್ನಪಂಗೈದಂ 
(ಕಾಂ. ಗೆಯ್ದಂ] (ಗಿಂ. ಕಳಾಗರ್ಕಸಂಂ- ೬೩). ಬಿನ್ನಹಗೆಯ್‌ ; ಸುರಿವ 
ಕಂಬನಿಯಿಂದೆ ಬಿನ್ನಹಗೆಯ್ದಳು (ಟೋಶತ- 6-0). ಬಿನ್ನಹಗೈ : ಎನ್ನ 
ಮೆಲ್ನುಡಿಯ ನಿವಾರಿ-ಬೇಡೆಂದು ಬಿನ್ನಹಗೈದಳು (ಮೋಹಕ, ೦೦-೨೫). 
ಎನ್ನಪಂಗೆಯ್‌ ; ಆ, ಗ್ರಾಮದ ಪ್ರಜೆಗಳೆಲ್ಲಂ ಸುಖಮಿರೆ ಪುಣ್ಯಂ 
ನಿನಗಶ್ಕುಮೆನ್ನು ವಿನ್ನಪೆಂಗೆಯ್ದಡೆ (ನ 60. ೧೯೩೦. ೭೬-೪೨ : 2080). 
ಎನ್ನಪ್ಪಂಕೆಯ* ; ತಟಕಿಕ್ಕಾಡಾ ಯಿರ್ಪೃತ್ತಯ್ವರ್ಕ್ಯಂ ಸಿನ್ಹರಸರುಂ 
ದೇವಸತ್ತಿಅರಸರೆೊಂ ಮನಸಿಜರುಂ ವಿನ್ನಪ್ಪಂಕೆಯೆ (ಎಕ. 1೫1, ತಿರುಮ. 


ಎನ್ನಪ : ೧. 


« ಊರು ಬಿಟ್ಟೂ ಕೆಲ 


೬೪೬೬ 


10 


36 |ಬಿನ್ನವಿಸು, ಬಿನ, ಸಯಿಸು, ' ಬಿನ್ನೆಯರ್ಸು. 


20 


90 


ಬಿನ್ನಾಣ 


ಬಿನ್ನವತ್ತಳೆ, ಬಿನ್ನವೆತ್ತಲೆ (ನಾ). ೧. (ರಾಜ. ಅಧಿಕಾರಿ ಮಿಂತಾದ 


ವರಿಗೆ ಒಪ್ಪಿಸುವ) ಅರಿಕೆಯ ಓಲೆ ; ಮೆನವಿಪತ್ರ ; ವಿಜ್ಞಾಪನಾ 
ಪತ್ರ : ಕಂನಡಸಂಧಿವಿಗ್ರಹಿ ಬಿಂನವತ್ತಳೆಯ ಪ[ದ್ಮ](ರ]ಸನುಂ (3೩: 
x1-i, 80-98 ; 1188): ಚೆರಣಕಾನತನಾಗಿ ಕೊಟ್ಟನು ಬಿನ್ನವತ್ತಳೆಯ 
(ತೊರಂಾ. ೦-೦೬-೨); ದುರಗಲಿ ದಳವಾಯಿಯೊಡೆಯನ ಬಳಿಗಾಗ ಬರಿಸಿದ 
ಬಿನ್ನವತ್ತಳೆಯ ವಿ. ಸನ್ಮಾನಪತ್ರ ; ಮಾನ 
ಪತ್ರ : ಪುರಪ್ರಮುಖರು ಹಲವರು ಸೇರಿ ದಾದಾಭಾಯಿಗೆ ಬಿನ್ನವತ್ತಳೆ 
ಯನ್ನೂ ನಿಧಿಯನ್ನೂ ಅರ್ಪಿಸಬೇಕೆಂದು ನಿರ್ಧರಿಸಿದರು (ರಾರಾಠ, ೪). 
ಬಿನ್ನವತ್ತಲೆ : ೧. ಬಿನ್ನವತ್ತಲೆಯಂ ತಂದಿರೆ ತೋಟಮೆಂದು ನುಡಿವುದುಂ 
(ಕಾರಂಉ. ೬೩೮) ; ಕಳುಹಿದ ಬನ್ನವತ್ತಲೆ ಚಂದದುಡುಗೊಜಕ*ಗಳನು 
ಕಟ್ಟಿಸಿ. . . ತಾ ಮುದದಿಂದಲೈದುವ ಹದನ ತನ್ನಯ ತಂದೆಗಹಜುಹೆಂದಟ್ಟಿ 
ನಡೆತರುತಿರ್ದ (ಸತಕ್ಕು. ೦೨-೪೩) ; ವಾಂಡ್ಕರಾಜನಿಗೆ ಬಿನ್ನವತ್ತಲೆಯಲ್ಲಿ 
ಬರೆದು ಮಧುರಾವುರಕ್ಕೆ ಕಳುಹಿಸಿದನು (ಕಂಕ. ೫೯). 

[ಬಿನ್ನೈ (ಬಿನ್ನಪ) 4 ಪತ್ತಳ್ಳೆ. / ತುಳು. ಬನ್ನತ್ತಲೆ] 
ಬಿನ್ನೈಸು (ಕ್ರಿ)- ಅರಿಕೆ 
ಮಾಡಿಕೊಳ್ಳು ; ವಿನಂತಿಸಂ ; ವಿಜ್ಞಾಪಿಸು : ಕೇಳ ಬಿನ್ನಎಸುವೆನೆನ್ನ 
ಕಂಡುದನೆ (ಕುಶಣ. ೬-೪೦); ದೇವ ಕೈಕೊಂಡು ಕಾವುದು ನೀನೆಂದು 
ಸುರಾಳಿ ಬಿನ್ನವಿಸೆ (ಛರ್ಮಾಶ್ಮು. 0-೨00); ತಪ್ಪದೆ ಬಿನ್ನವಿಸಿದನು. ಮಾದ್ರ, 
ರಾಜಂಗೆ (ಕುವ್ಕಾಳ- ೫-೦೮). ಬನ್ನಯಿಸು : ಹರಭಕ್ತನಂ ಪದುಳೆದಿಂದೆ 
ಕಳುಪಿದೆನೆಂದನು ಬಿನ್ನಯಿಸೆ (ಸೇರಿಕೆ. ಠೇ- ೬೬-೭) ; ವಿನಯದಲಿ ಬನ್ನೆ 
ಯಿಸೆ ಕೃಪನೆಂದನು (ಕುವ್ಮಾರೀ- ೨-೩೪) ;. ಎನ್ನ ಬಿನ್ನಪವ ಲಾಲಿಪುದೆಂದು 
ಸುಗುಣಂಗೆ ಬಿನ್ನಯಿಸಿದಳು (ಲೋಹತ- ಇ-೨೩)- ಬಿನ್ನಯ್ಸು : 
ಬಿನ್ನಯ್ಸಿದಂ ಸುರರೆಲ್ಲ ಚೋದ್ಕಮೆನನೆ (ಕಣರ. ರೇ. ೮೩೦-೨); ಪಣೆಯೊಳ್ಳೆ 
ಯ್ಲಳಿಟ್ಟು  ಬಿನ್ನಯ್ಲಿದಂ (ಕಂತು: ೩-೪)" ಬಿನ್ನೈಸು : ಎಲ್ಲರ್ಗೆ 
ಕೊಟ್ಟೆನೆಂದಭವಂಗೆ ಬಿನ್ನೆ,ಸೆ (೧ಸರ- ೦-೪೫): ಸಾತ್ಯಕಿ 
ಉತ್ತಮಾಂಗಕೆ ಕರೆಯುುಗವ ಚಾಚುತ್ತ ಬನ್ನೆ ಸಿದ ಧನುರ್ಧರಘಾಲನೇಶತ್ರಂಗೆ 
(ಕುವ್ಯಾರ್ರೋ- ೦೦-೪); ಸನ್ನಿಧಿಯಲಿ ಬನ್ನೆ ಸಿದೆವು (ನುಂದ್ರಾನೂ- ೩೦). 

[ಬಿನ್ನಪ 4+ - ಇಸ್ಕು] 


(ಕಂನವಿ. 0-0೭೩) - 


ಬಿನ್ನಹ. "ಬಿನ್ನಪ' ನೋ. 


30 ಬಿನ್ನಹಗೆಯ್‌ `ಬಿನ್ನಪಂಗೆಯ*' ನೋ. 


ಬಿನ್ನಹಗೈ "ಬಿನ್ನಪಂಗೆಯ್‌' ನೋ. 
ಬಿನ್ನಾಣ, ಬಿನ್ನಣ. ಬಿನ್ನಾಯ್ಕ. ವಿಂದಾಣ. ವಿನ್ನಾಣ (ನಾ). ೧. 


ವಿಶೇಷವಾದ ಜ್ಞಾನ: ಗಾಢವಾದ ತಿಳಿವಳಿಕೆ : ಬಂದು ನಿಂದನಂ 
ಕಂಡು ವಿರಾಟಂ ನಿನ್ನ 'ಬಿನ್ನಾಣಮೇನೆಂದು ಬೆಸಗೊಳೆ (ಶಂಶಠಾ. 6-84 ಐ); 
ಎನ್ನೊಡಲೂ ಅಲ್ಲ ನಿನ್ನೊಡಲೂ ಅಲ್ಲ ಅದು ನೀ ಮಾಡಿದ ಜಗದ 
ಬಿನ್ನಾಣದೊಡಲು ಕಾಣು ರಾಮನಾಥ (ರೇರಾನ- ೦೭-೨9); ಪನ್ನಗಧರ 
ಕೊಟ್ಟ ಬಿನ್ನಾಣದಿಂದ ಸ್ತುತಿಗೈದತ ವೊಗಳುವೆ (ಸರ್ವ. ೨೪). ೨. 
ಕೌಶಲ್ಯ ; ನೈಪುಣ್ಯ; ಚಾತುರ್ಯ; ಜಾಣ್ಮೆ: ಬೆಡಗು ಬಿನ್ನಾ 


೦-೬ ; 726) - ಎನ್ನಪ್ಪಂಗೆಯ್‌ ಕ್ರ ಎಲಕೆಯಿತಿಯಡಿಗಳ್ಳ ಸಾದಂಗೆಯ್ತ [ಕಾಂ - ನ್ನ]ಣವೆಂಬುದೇನೋ (೪4ರ, ೭೭); ಬಾಣಾವಳಿಯ ಬಿನ್ನಾಣವನು 
ಪೂರ್ವಾವತಾರಬಾಣರಾಜಜಕ್ಗಿ »« ಣ್ಯಾರಂ `ಎನ್ನಪ್ಪಂಗೆಯ್ದೊಡೆ ಅಡಿಗಳಾ | 49, ತೋಣ್ರಕದನು (ಸಂಠಶ. ೦6-೭೦) : ಎನ್ನೊಡಲೊಳಗೆ ತೋಜ*್‌ ತೋಲ 
ಪ್ರಸಾದಂಗೆಯ್ದನ್ನೆ ಸಲ್ಲೆನ್ಹರ್‌ (೩993- 13-1 ೪೬-೦೦; ಸು- 8ನೆಯ ಶತ). ಅಡಗುವ ನಿಮ್ಮ ಬೆಡಗು ಬಿನ್ನಾಣವನೆನಗೆ ತಿಳಿಯಬಾರದು (೪೧ರೇ. 
[ಬಿನ್ನಪ * ಕೆಯ] ೨0-68). ೩. ಚಮತ್ಕಾರದಿಂದ ದೊರಕಿದುದು ; ಕೌಶಲದಿಂದ 

ಬಿನ್ನಪಂಗೈ `ಬಿನ್ನಪಂಗೆಯ್‌' ನೋ. ಲಭ್ಯವಾದಂದು : ತನ್ನಂತೆ ಪರರ ಬಗೆದಡೆ ಕೈಲಾಸ ಬಿನ್ನಾಣವಕ್ಕು 
ಬಿನ್ನಯಿಸು “ಬಿನ್ನವಿಸು" ನೋ. (ಸರ್ವಜ್ಞ. ೬೦೩)- ೪. ಅಂದ; ಸೊಬಗು; ಪಚ್ಚಿಯ ಪಾಸುಗಲ್ಲ 
ಬಿನ್ನಯ್ದು 'ಬಿನ್ನವಿಸಂ' ನೋ. 66 ಬಿನ್ನಾಣದಿನಿಂದ್ರನೀಲಮಣಿವೇದಿಕೆಯಿಂ . . . ಬಗೆಗೆ ಕೌತುಕಮಾಯ್ತ್ತೂ 
ಬನ್ನವತ್ತಲೆ "ಬಿನ್ನವತ್ತಳೆ' ನೋ. ವಿವಾಹಮಂಟವಂ (ಉತ್ಕಟ: ಓಳ). ೫. ಒನಪು; ಒಯ್ಕಾರೆ: 


ಬಿನ್ನಾಣಗಿತ್ತಿ ೬೪೬೭ ಬಿಬೀಚಣ 
ಹೆದರುವೆನು ನಾ ನಿನ್ನ ಬಿನ್ನಾಣಕೆಲೆ ಹೆಣ್ಣೆ (ಇಂಗೀತ. 89-0). ೬. ಮೂಮೆ ಪೆರ್ಜ್ಜೆಅಕಿಪುಪಟ್ಟಮು ತ್ರಿಭುವನಾಚಾರಿಯೆಂದು ಪೆಸರಿತ್ತು 
ವಿನೋದ ;-ಹಾಸ್ಯೆ ; ಗೇಲಿ: ಬಾಣ ನಿಷ್ಠಲವಾದುದಮರರ ಶ್ರೇಣಿಗಳು ಪ್ರಸಾದಂಗೆಯ್ದಾ ಪ್ರಿ(ಪೃ)ಧ(ಧ)ವಿಯಾ ಬನ್ನಾಣಿಗಳಾ ಬಳ್ಳಿಗವಾರ್ತ್ತೆ 


ಕೈಮುಚ್ಚಿ ನಗೆ ಬಿನ್ನಾಣವಾದುದು ದನುಜ ಕೈಗುಂದಿದನು ನಿಮಿಷದಲಿ 
(8ೌ8ಿರಾ- ೨೨-೪). ಬಿನ್ನಣ : ೧. ತನ್ನ ಬಿನ್ನಣಮಂ ನೆರೆದ ನೆರವಿಗೆ 
ಮೆಜೆಯಲ್ವೇಡಿ (ನಡ್ಮಾರಾ. ೦೨೦-೦೭); ಶಿವಭಕ್ತರೆಲ್ಲರು ಶೂನ್ಯಸಿಂಹಾಸನದ 
ಗುರುವಿನ ಬಿನ್ನಣಕೆ ಬೆಅಗಾಗುತಿರ್ದರು (ಶ್ರಕುರೀ. ೨೩-೩): ೨. 
ನೆಗಬ್ಬುದು ಬಿಲ್ಲ ಬಿನ್ನಣಮಿಳಾವಳಯಕ್ಕೆ ಸಮಸ್ತಧಾಶ್ರಿ ಕೆಯ್ಮುಗಿವುದು 
ನಿಮ್ಮದೊಂದೆ ಪೆಸರ್ಗೇಳ್ವೊಡೆ (ಶಂತರಾ- 08-8೬); ಅಜ್‌ಯಮೆ ಬಿಲ್ಲ 
ಬಿನ್ನಣಕೆ ಗಾಂಡಿವಿಯಲ್ಲು ಪಿನಾಕಪಾಣಿಯಂಂ ನೆಆಯನಿದಿರ್ಚಿ ನಿಮ್ಮೊಡನೆ 
ಕಾದಿ ಗೆಲಲ್‌ (ಗರಾಯು- ೪-೪೯): ಪಿರಿದುಂ ಬಿನ್ನಣದಿಂದೆ ನಿರ್ಮಿಸಿದ 
ನಾನಾಚಿತ್ರಸೆತ್ತುತ್ರಿಕೋತ್ಕರಮಂ ತೆತ್ತಿಸಿ (ರಾರು: ೪-೩೨). ೪. ಬಿನ್ನಣದ 
ಮನೆ ಕಟ್ಟಿ ಕೋಟಿಕೊತ್ತಳವಿಕ್ಕಿ (ಫುರಂದ. 9-043-3). ಓ. ಬಿನ್ನಣದಿ 
ಮಿಗೆಯೋರೆನೋಟಡ ಕಣ್ಣಿನಿಂದೀಕ್ಷಿಸಿದಳೆಂದಾಡಿದರು ಕೆಲಕೆಲರು (ನಳತ. 
೩-೬9). ೭. ಹೆಚ್ಚುಗಾರಿಕೆ ; ಅತಿಶಯ : ಎನ್ನಟ್ಟಡುಗೆಯನುಂಡೊಡೆ 
ಬಿನ್ನೆಣಮೇನರಸ ನರೆಗಳಾಗವು (ಕುಶರಾ. 6.89); ಇನ್ನಿಪ್ಪುವುಮಾ ತೆಜದಿಂ 
ಬಿನ್ನಣಮೇಂ . ಕಂದಲಕ್ಷಣಂ ಕಮಲಮಂಖೀ  (ರಂರೋಂರಿ- 
೭ರ). ೮. ಭ್ರಮೆ ; ಭ್ರಾಂತಿ ; ಮುನ್ನಿಲ್ಲದುದಂ ಪಡೆವನೆ ಬಿನ್ನಣ 
ಮಾಕಾಶದಲ್ಲಿ ಪೂವಡೆವಂದಂ (ಸಮಶ- ೦೦-೨೦). ಬಿನ್ನುಯ್ಕ ಇವಿ. ಬಿಲ್ಲ 
ನಾಯಕರು ದೇವ ರಘುರಾಮರ ಹೊಗಳುವ ಭಟರು ಬಿನ್ನಾಯ 
ದಿಂದೊಪ್ಪುತಿಹರು (ಕರ್ನಾಳ- ೨೭೪. ವಿಂದಾಣ : ೯. ಮಲ್ಲಯಂದ್ದದ 
ಒಂದು ವರಸೆ. ಪಟ್ಟು : ಎಂದಾಣಕೆ ಮೈಗೊಡುವನು ಡೊಕ್ಕರದಿಂದ 
ಹಾಕಿದೊಡುರುಳುವನು . - ಮುಕುಂದನದೇಂ ವೈಸಿಕನೊ (ನೀಂಂಸಂ 
೦೬-೧೨೩); ಸಂದ ಕೊಕ್ಕಸ ಗುಂಡು ಚೇಣ ಪಟ್ಟಸು 
ವೆಂದೆನಿಪ ವಿಂದಾಣದಲಿ ಕಾದಿದರು ಜಟ್ಟಿಗಳು (ಸಾಳ್ಕಳಾ. ೨3-೭೨). 
ವನ್ನಾಣ : ೧೦. [ಕಾಮಶಾ] ಸಂರತದ ಒಂದು ಬಗೆ, - ರೀತಿ: 
ನಸುಸಡಿಲಿದ ತಕ್ಕೆಯ ವಿನ್ನಾಣದಿನಸಮಾಯುಧನೃವನೀಕ್ಷಿಸುತಿರೆ ಭರವಸದಿಂ 
ಮೋಹನಮಲ್ಲಗಲಥಮಂ ಮಾಡಿದರಾ ಪ್ರಿಯರು (ಜಯಕಾ. 6-೩೦). 
(< ಪ್ರಾ. ವಿನ್ನಾಣ. ವಿಣ್ಣಾಣ; / ತಮಿ. ವಿಣ್ಣಾಣ; ತೆಲು: 

ಎನ್ನಾಣ. /ಸಂ. ಎಜ್ಞಾ ನ್ಮ 

ಬಿನ್ನಾಣಗಿತ್ತಿ (ನಾ). :ಒಯ್ಯಾರಿ; ಬೆಡಗುಗಾತಿ.: 
ಕೊಳ್ಳಲಿಕ್ಕೆ ಹೋಗಿದ್ದಳೇ ಈ ಬಿನ್ನಾಣಗಿತ್ತೀ? (ಮೂರುದಾ- ೪9); 
ಇನ್ನು ಕೆಲವರು ಬನ್ನಾಣಗಿತ್ತಿ ಎಂದರು(ಕಕೋರಠೀ. ೦೬೬); ಮನಸ್ಸು... 
ಒಬ್ಬ ಬಿನ್ನಾಣಗಿತ್ತಿಯನ್ನು ಆರಾಧಿಸಲೆಳಸಿತು (ಶಾಂಿಸ- ೩6). 

[ಬಿನ್ನಾಣ + -ಗಿತ್ತಿ] 

ಬಿನ್ನಾಣವತಿ (ನಾ). ೬ ಬಿನ್ನಾಣಗಿತ್ತಿ : ಬಿನ್ನಾಣವತಿಯ 

ಚೆನ್ನೆಯ ಫ್‌ ನೆರೆವುದಿನ್ನೆಂತೊ (ಕತಸಾಂ- ೨೭-೩೮). 
[ ಬಿನ್ನಾಣ * - ವಶ್ಮಿ] 

ಬಿನ್ನಾಣಿ, (ನಾ). ಇ ಬಿನ್ನಾಣಗಿತ್ತಿ : ಬಿನ್ನಾಣಿ, ಸೊಕ್ಕೆಲ್ಲ ಇಳಿಯುವುದು 
ನಾಳೆ 1 (ಕಂಠ್ರಸ. 6-೩); ಕೊಂಕುನೋಟದೊಳೆನ್ನನೇತಕೆ ಕೊಲ್ಲುವೆ 
ಬಿನ್ನಾಣಿ (ಇಶಾರ. 0೦6೬-೦೭) - [ ಬನ್ನಾಣ + ಇ] 

ಬಿನಾ ಣೈ, ಬಿನ್ನಣಿ. ವಿನ್ನಾಣಿ (ನಾ). ೧. ಜಾಣ; ಚತಂರ : ಜಗದ 
ಬಿನ್ನಾಣಿಯ, ತೊಡಕ ಬಿಡಿಸಬಾರದು (ರಸನ. ೬೨೪); ಪ್ರೌಢಿಯೊಳೆಂತಪ್ಪ 
ರುಮಂ ಮೆಚ್ಚದೆ ಕಡುಬಿನ್ನಾ[ಣಕಾ. ನ್ಹ)ಣಿಯಪ್ಪ ಪಜಯಂಗೊಸೆ 
ದೊಡೆ -(ಏಂಹಂ- ೫-೦೫): ಸಮಜೋಳಿ ಜೋಕಿಯಿಂ ಕಾದಿದರ್‌ ಬಿಲ್ಲ 
ಬಿನ್ನಾಣಿಗಳ* (ಕಂಠ- «೯-0೦)- ೨. ಕುಶಲಕಾರ್ಯಗಳಲ್ಲಿ ನೈಪುಣ್ಯ 
ವುಳ್ಳವನು; ಕರಕುಶಲಿ : ಸೂತ್ರಧಾರಿ ಶ್ರೀಗುಂಡನ್‌ ಅನಿವಾರಿತಾಚಾರಿಗೆ 


೪7೨೩೨ 


ಫೊ:ಟೋ ತೆಗಿಸಿ 


ತಿಸರದ 


ಇಲ್ಲ (ಇ6. ಸ. ೦೬೪-೭: 8ನೆಯ ಶತ); ದೇಗುಲಮಂ ಬಿಸಗೆಯ್ದ ಬಿನ್ನಾಣಿ 
ಪೊಲ್ಲಮಂಗೆ ಪನ್ನೆರಡರಿ ಮತ್ತರ್‌ (ಎಇ. 1%, ೩3೪-೩೬; 975); ಹಲವು 
ಚಿತ್ರವ ಬರೆದನವಣಕೊಳಿಹನೆ ಅಳವಟ್ಟ ಕೆಲಸಂಗಳೊಳಗಿಹನೆ ಬಿನ್ನಾಣಿ 
(8ನಗೀ- ೩9-೦೩6). ಬಿನ್ನಣಿ: ೧. ಬಲ್ಲಾಳಪ್ಪ ಬಿಲ್ಲ ಬಿನ್ನಣಿಯಿದಿರ 
ರೂಪನೆತ್ತಲೀಯದೊಂದೆ ಕೋಲಿಂದಿಸುವಂತೆ (ಶಂಶತಂ. ೦೨೬-೧೬).- 
ವಿನ್ನಾ ಣಿ: ೨. ಸೂತ್ರಧಾರಿಗೆ ಮೂಮೆ ಪೆರ್ಜ್ನೆಜಕಿಪುಗೆಯ್ದ ಬಬಕಿಕ್ಕೆ ಈ 
ವಿಷಯದ ವಿನ್ನುಣಿಗಳಾ ಬಳ್ಳಿಗವರ್ತೀಯನುಟ್‌ಪಿದ  ಆಚಾರಿಯ 
ಪೆಸರಿವನಅಮಿ (26, ೩, ೦೬೫-೬; 8ನೆಯ ಕತ). 
[ ಬಿನ್ನಾಣ *- - ಸ್ವಾ./ಪ್ರಾ. ವಿಣ್ಣಾಣಿ. / ತೆಲು. ಎನ್ನಾಣಿ 7 

ಬಿನ್ನಾಣಿಗ, ಬಿನ್ನಣಿಗ (ನಾ). ಚತುರ; ನಿಪುಣ: ಪ್ರಾಣ ಕೊರಳಲಿ 
ನಿಲಲು ರಣಬಿನ್ನಾಣಿಗರು ಜವಗುಂದೆ (ಕುನ್ಮಾಂ. ಓಂಇ- 
ಬಿನ್ನೆಣಿಗ 2 ಎಚ್ಚಾಡಿದರ* ಬಿಲ್ಲ ಬಿನ್ನಣಿಗರಂದು (ಶೆಬಪು. 96-೪೪): 
ಬಿಜ್ಜೆಯೊಳ್‌ ಬಿನ್ನಣಿಗರನಾಗಿಸಿ:. . ೯ ಬಿಲ್ಲಾ ಅಂಕೆಯೊಳ್‌ ' ಬಲ್ಲೆ ಗಲಿ 
ಗಳನೆಸಗಿ, ಪಾಟಮಾಟಮಪ್ಪಂತು ಕಲಿಸಲೊಡಂ (ರಾಠಾಕ್ಕ- 0೩೦-೧೪). 

(ಬಿನ್ನಾಣ + - ಇಗ] 

ಬಿನ್ನಾಣಿಸು, ಬಿನ್ನಣಿಸಂ (ಕ್ರಿ). ೧. ಚಾತುರ್ಯವನ್ನು ತೋರು; 
ಕುಶಲತೆಯನ್ನು ತೋರಿಸು : ತನ್ನ ಮಂತ್ರಿಯ ಕೈಗೆ ಕೊಟ್ಟು 
ನಿವಾಳಿಯ ಬಿನ್ನಾಣಿಸಿದನಕಂಪಾಂಕಾ (ರಕತ. ೫೬-೩೬). ೨. ಚಾತುರ್ಯ 
ದಿಂದ ಹೇಳು; ಕುಶಲತೆಯಿಂದ ನಿರೂಪಿಸು : ನೀವೊಮ್ಮೆ ದೇವನ 
ಮುನ್ನ ಕಂಡಿದ್ದುದರಿಂದ ಬಿನ್ನಾಣಿಸಿದಿರದು ನಮಗೆ ಕಂಡಂತಾಯ್ತ್ತೂ 
(ಠರಕ- ೬೬-೮೭೭); ಮುನ್ನಿನ ಪಾಂಡವವರಸುತಕಥನವ ಬಿನ್ನಾಣಿಸುವೆ 
ಧರೆಯೊಳಗೆ : (ಕುಮಾಸಾಂ. ೧೦). ಹಿ. ಮಲ್ಲಯುದ್ಧದ ಪಟ್ಟು 
ಹಾಕು : ಹುಗುವರು ಹೊಕ್ಕು ಹೋರುವರು ಬಿನ್ನಾಣಿಸಿ ಬಿಗಿವರು 
ಕೈ ಕಾಲ ಬೆರಲ ಸಿಗಿವರು ಸಿಕ್ಕಿದರಾಯೆನ್ನಲೊಲ್ಲದೆ : ಸಗುಣಾತ್ಮಕರು 
ಕಾದಿದರು (ಮೋಹಕ. ೩6-೩). ಬಿನ್ನಣಿಸು : ೧. ಲಸದ್ಭಿತ್ತಿಯೊಳಾ ಚಿತ್ರ 
ಪಟದೊಳೊಪ್ಪುವ ನವಬಾಲಿಕೆಯ ಅದ್ಭುತಮಪ್ಪ ವಿಲಾಸಶ್ರೀಯಂ . . . 
ಅತಿಚತುರಂ ಬಿನ್ನಣಿಸುತ ಬರೆದಂ (8ಯಕಾ. ೩-೦೩). ೪. ಕೌಶಲ್ಯದಿಂದ 
ರಚಿಸಂ : ಮುನ್ನಮಾಶಾಲಯದೊಳಗೆ ಚಿತ್ರರಥನೆಂಬವಂ ನಿಖಲವರ್ಣ 
ಕದೆ ಚಿತ್ರಮಂ ಬಿನದದಿಂ ಬಿನ್ನಣಿಸೆ (ತರ್ಮರಾ- ೦೦-೦೪೩). 

[ಬಿನ್ನಾಣ + - ಇಸ್ಕು) 

ಬಿನ್ನಾಯ, * ಬಿನ್ನಪ' ನೋ. 

ಬಿನ್ನಾಯ್ಯ " ಬಿನ್ನಾಣ' ನೋ. 

ಬಿನ್ನೈಸು " ಬಿನ್ನವಿಸು' ನೋ. 

ಬಿಹ್ಪಂಡ (ನಾ). ಪಕ್ಷಿಗಳ ಕೂಗು,-ಕಲರವ : “ಬಗ್ಗು, ಬಿಪ್ಪಂಡಂ, 
ಬೆಜ್ಜೆ, ಚಪ್ಪರಣೆ- ಈ ೪ ಜಂಕಣೆ” (ಕಕಸಾ- 5೭-೨೩೬) ; ಪಪ್ಪುಕಂ, ಕಪ್ಪಡಿ, 
ಬಿಪ್ಪಂಡಂ. ಉಪ್ಪಂಡಂ (ಕಮರ: 4೬ ಕ್ರಯೋ) ; “ ವೃರ್ಥಗ (ರಮುದ-' ನ- 
9೬ ಶ್ರಯೋ). [?) 

ಬಪ್ಪಂಡಿಸು (ಕ್ರಿ). (ಆಲಂ) ದೂಷಿಸಂ : ದೂರು : ಮತಿಯಂ 
ಬಿಪ್ಪಂಡಿಪಳ್‌ ಲಕ್ಷಣಮನೆಣಿಸಳೌದಾರ್ಯೆಮಂ ಚಿಂತಿಸಳ್‌' (ಕಾರಂಶೂ- 896); 
ಈ ನಡೆನುಡಿವಳಿಗಳಿಂದ ಜಂಕಿಸಿ ಬಿಪ್ಪಂಡಿಸಿ ನಮ್ಮನ್ನೊದೆದು, ಹುಚ್ಚಡಸು 
ವಂತೆ ಹೀಗೆ ಕುಣಿಯಿಸಿ (ಮಂತ್ರಕ- ೦೬೦-0೮). [ಬಿಪ್ಪಂಡ + - ಇಸ್ಕು)] 

ಬಿಬೀಚಣ (ನಾ). ರಾವಣನ ಸಹೋದರ ; ವಿಭೀಷಣ : ಸುಸೇಣಂ, 
ಬಿಬೀಚಣಂ ಮುಂತಪ್ಪ ಬೀರರ ಕೂಟಮುಂ (ಅರ್ಭುತ- ೪೮-೦೪)- 

[ಆ ಸಂ. ವಿಭೀಷಣ) 


೫-೬೫) - 


ಬಿಬ್ಬ 


ಚ್ಚ 


ಬಿಬ್ಬಚ್ಚ (ನಾ). ೧. ಅಸಹ್ಯ: " ಬಿಬ್ಬಚ್ಚೆ' ಪರಾ. ೨. (ಆಲಂ) 
ನಿವಾರಣೆ ; ಪರಿಹಾರ ; 'ಬಿಬ್ಬಚ್ಚಿಸು' ಪರಾ. ೩. ನಿಷ್ಫಲ; ವ್ಯರ್ಥ: 
“ಬಿಬ್ಬಚ್ಚಗೊಳಿಸು' ಪರಾ. [<ಸಂ. ಬೀಭತ್ಸ] 

ಬಿಬ್ಬಚ್ಚಗೊಳಿಸು (ಕ್ರಿ). ನಿಷ್ಟಲಗೊಳಿನು; ವ್ಯರ್ಧಮಾಡು : 
ಮೆಚ್ಚಿದೆನೊ ಅಹಿತೆನ್ನ ಶರ ಬಿಬ್ಬಚ್ಚಗೊಳಿಸಿದಕೀಗಲುರುಗಾಸ್ತ್ರೈಚ್ಚಪೆನು 
ತಡೆಯೆಂದು ಬಿಡಲು (ಕರಾಮಾ. ೩೨೪-೪೬). [ಬಿಬ್ಬಚ್ಚ 4 ಕೊಳ್‌ 4 - ಇಸ್ಕು] 

ಬಿಬ್ಬಚ್ಚಿಸು (ಕ್ರಿ). ನಿವಾಧಿಸು; ಹೋಗಲಾಡಿಸು : ತುಚ್ಚರಾಗುವರಂದು 
ಮಿಗಿಲ ಭೂಭುಜರು, ಮುಂದೆಚ್ಚರದೊಳಿರ್ದಲ್ಲೆ ವಿಜಯಾಧಿನಾಥ 
ಬಿಬ್ಬಚ್ಚಿಸದಲಿರಲ್‌ (ಶನಮಂ. ೬-೩೦); ಲೆ ವ್ಯಸನವನು ಬಿಬ್ಬಚ್ಚಿಸಲು 
ತಿಳುಹಾಗುದಲ್ಲಾಗೆನೆ ವಿಭೀಷಣನು (ತಂಾಮಾ. ೪೨೯-೨೦). 

[ಬಿಬ್ಬಚ್ಚ + — ಇಸ್ಕು] 

ಬಿಬ್ಬಚ್ಚು (ನಂ). ಅಸಹ್ಮಕರವಾಗಿರುವುದು : ಬೇರನಗಿಶಿಂಬವನಿಸುರರಿರವೀ 

ರಣಕೆ ಬಿಬ್ಬಚ್ಚು , - . ಎಂದೊದರೆ ಕಹಳೆಗಳು (ಶಠುಠಾ - ೨೩-೦೦). 
[ಆ ಸಂ. ಬೀಭತ್ಸು] 

ಬಿಬ್ಬಚ್ಚೆ (ನಾ). ಅಸಹ್ಯವನ್ನುಂಟುಮಾಡುವವಳು ; ಅಿಸಹ್ಮಕರಳಾದ 
ವಳಂ: ಮೆಚ್ಚಿದನುಕೂಲೆಯಲ ಸಂಗ ಸುಖಪುಂಗ ಬಿಬ್ಬಚ್ಚೆಯರ ಬಲಾತ್ಕಾರ 
ನೋಟಮುಂ ಬೇಟವನು ಮೆಚ್ಚುವದೆ (ಕನವಖು. ೨೮-೧೪). 

[ಬಿಬ್ಬಚ್ಚ + - ವ್ಯ] 

ಬಿಬ್ಬನೆ (ಅ). ಅತಿಶಯವಾಗಿ ; ಅಧಿಕವಾಗಿ : ಬೆಬ್ಬನೆ ಬೆಅತು ಬಬ್ಬನೆ. 
ಬೀಗಿ ಅಹಂಕಾರಭರಿತನಾಗಿಪ್ಪವನ ಮನೆಯ ಲಿಂಗಸನುಮತರು ಹೊಗರು 
(ಸಕನ- 11, ೩೩೦-೯); ಸಂತೋಷಂ ಸರ್ವಾಂಗದೊಳು ತೀವಿ ಬಿಬ್ಬನೆ 
ಬಿರಿದಬ್ಬರಿಸುತ್ತಿ (ನಂಬಿಕ. ೬-೩೪); ಓಹಿಲದೇವಂ ಕೊಬ್ಬು ತ್ತುರ್ಬುತ್ತಂ 
ಬಿಬ್ಬನೆ ಬೀಗಿ (ಉದ್ಮರೇ. ೩-೪೩): [ಬಿಬ್ಮ್‌ * - ಅನೆ] 

ಬಿಬ್ಬಿ 'ಬೀಬಿ' ನೋ. 

ಬಿಬ್ಬಿನಂ (ಅ). ಕೂಡಲೆ : 
ಬಿರಿದಪುದು (ಸುಕುವಾ- ೪-೦೦) - 

ಬಿಬ್ಬಿರಿವಲ್‌ _ಬಿರ್ಕಿ' ಪರಾ. 

ಬಿಬ್ಬೋಕ (ನಾ). ೧. [ಕಾವ್ಯಮಾ] ಸ್ತ್ರೀಯ ದಶವಿಧಶೃಂಗಾರ 
ಭಾವಗಳಲ್ಲಿ ಒಂದು ; ಲೀಲಾ. ವಿಲಾಸ, ವಿಚ್ಛಿತ್ತಿ ವಿಭ್ರಮ. 
ಕಿಲಿಕಿಂಚಿತ,  ಮೊಟ್ಟಾಯಿತ, ಕುಟ್ಟಮಿತ, ಬಿಬ್ಬೋಕ, ಲಲಿತ 
ಮತ್ತು ವಿಹೃತ ಎಂಬ ಹೆಣ್ಣಿನ ಹತ್ತು ಸ್ವಭಾವಜನ್ಮಅಲಂಕಾರಗಳಲ್ಲಿ 
ಒಂದು ; ಗರ್ವದಿಂದ: ಉಂಟಾಗ:ವ ಅನಾದರ : “ಬಿಬ್ಬೋಕ 
ಮೆಂದೊಡೆ ಕಾಂತನ ಕೂಟಂಗಳಲ್ಲಿ ಗರ್ವದಿಂದಿಹ ಅನಾದರಣ ಗಳು" 
(ಸರಾ. ೯6); ಲಲಿತವಿಲಾಸಬಿಬ್ಬೋಕವಿಭ್ರಮಗುಣ ಕಿಲಕಿಂಚಿತಲೀಲೆಗಳು 
ತೊಲಗದೆ ಸಲೆ ನೆಲಸಿಹವಾ ಕೇರಿಯ ಬೆಲೆವೆಣ್ಗಳೆ ಳಗೆ (ಕ೦೬೫೦. ೪-೦೦೬). 
೨. ಹುಸಿಮಂನಿಸಂ'; ಹುಸಿಕೋಪ ; ಉಳ್ಳುಡೆಯಂ ವೆಂಬ್ಲನೆ ಲೀಲೆಯಂಂ 
ಸೆಳೆದೊಡೆನ್ನಂ ಸಸ್ಪೃಹಂ ಕೊಳ್ವ ಪೂಲ್‌ ಕಡೆಗಣ್ಣಿಂದಮೆ ಕೊಂಕುವಳ್‌ 
ಸಹಜಮಿಾಾ ಬಿಬ್ಬೋಕಮೆನ್ನಾಕೆಯಾ (ಲೀರಾವ- ೨-೦೦೫) ; ಸೌಂದರಿ , . . 
ಬಿಬ್ಬೋಕಂ ಕುಡಢಿವರಿಯಲ್‌ ನಿಬ್ಬೆಗದೆ ನಿನಗಕಾರಣಂ ಹಸನಮದೆಂದ೪೯ 
(ಉರ್ಮಟಿ- ೦೦-೨೩). [ಸಂ). 

ಬಭೀಷಿಕೆ (ನಾ). ಅಂಜಿಕೆ; ಭಯ : ಉತ್ತಪ್ರರ ಜತಾವದಾತಲೋಹ 
ಪುತ್ರಿಕಾನಂದ -ಲಾಕ್ಷಂಹಿಂಗುಲಿ ಕಪಾಟಲಕಮರ್ಧಕರವಾಳಚಾಲನಪ್ರಕಟಿತ 
ಭಟಬಿಭೀಸಿಕಾಡಂಬರಂ (6ರಿಪು- ೦೩-೪೩೫ ವ); ಅಂತೆ ವೇಷದಲಿ ಮುತವೆ:ದು 
ಕಾಣುವ ಬಿಭೀಷಿಕೆಯ ನಿಜವಾಗಿ ಮತವೆನ ಸ ಬಾರದೆಲೆ ಅದು ಬಿಭೀಪಕೆ 
ಯೆಂದು ತೋರುವುದು ನಿಜವಾದ ಮತಕೆ ಚಿ ತಂದಂತೆ (ನವರಾ. 11, 90). 

[ಸಂ. ಬಿಭೀಷಿಕಾ] 


ಮರ್ತ್ಮಾಂಗನಿಕಾಯಂ ಬಿಬ್ಬಿನಂ ಬೆಕ್ಕನೆ 


೬೪೬೮ 


16 


20 


25 


40 


ಬಿಮ್ಮುಗಣ್‌ 


ಬಿಮ್ಮಗೈ, (ಅ). ೧. ಬಿಗಿಯಾಗಿ ; ಬಲವಾಗಿ: ಗಟ್ಟಿಯಾಗಿ ಒಮ್ಮೆ 
ಯುಂಡವ ತ್ಕಾಗಿ ಇಮ್ಮೆಯುಂಡವ ಭೋಗಿ ಬಿಮ್ಮಗುಂಡವ ನೆಜ್‌ ರೋಗಿ 
(ಸರ್ಷಜ್ಞ- ೨೦೨೩); ಹಾಗೆಲ್ಲ ಬಿಮ್ಮಗೆ ಉಂಡಂ ತೇಗಬೇಕಾದರೆ . . . 
ಉಡುಪಿಗೇನೆ ಹೋಗಬೇಕು (ಮರವು. ೯೯) ; ಬೊಪ್ಪಣ . , . ಮಹಾ 

ಎಣಿಯ ಕಾಲುಗಳನ್ನು ಬಿಮ್ಮಗೆ ಹಿಡಿದು, ಆದರ ಮೇಲೆ ತನ್ನ ತಲೆ 

ಯನ್ನಿಟ್ಟ (ಶಾಂತರಾ- ೧೮೪). [ಬಿಮ್ಮು 4+ - ಆಗ್ಗೆ. /ತುಳು. ಬಿಮ್ಮಗೆ] 

ಬಿಮ್ಮಗೆ, (ಅ). ಮೌನವಾಗಿ; ಸುಮ್ಮನೆ : ಬೊಮ್ಮವನು ಅಣಿದಿಹರೆ 
ಬಿಮ್ಮಗಿದ್ದಿ ರಬೇಕು (ಸರ್ವಜ್ಯ- 99); ಬಿರುಸು ಲಲ್ಲಿ ಮಣ್ಣಿಗಾಯ್ನು 
ಬಿವ್ಮಗುಳಿದಳು (ಶರಾನ. ೨೪-೬); ನಿಲ್ಲೆ೦ದ ಹಾಗಾಗಿ, ಅಲ್ಲೆ 
ಜಾಣ ಹೊರಟಾಗ ಕೇಳಿದರೆ ಬಿಮ್ಮಗಿಹರು (ಮಸಾಹಿ- ೨೬)- 

[ಬಿಮ್ಮು (ವ ಬಿಂ) .., ಅಗೆ) 

ಬಿಮ್ಮನಸೆ, ಬಿಮ್ಮನಿಸೆ (ನಾ). ಬಸಿರಿ ; ಗರ್ಭಿಣಿ: ಹೆಣ್ಣು ಬಿಮ್ಮಸಸೆ 
ಯಾಗಿ, ಒಡವೆಗಳು ಹೊರೆಯಾದಾಗಲೂ ಅವುಗಳ ಚಾಪಲ್ಕ ಹಿಂಗುವುದಿಲ್ಲ 
`(ನಂಜ296- 036) ; ಅಬ್ಬಬ್ಬ .- ಎಂದು. ಬಿಮ್ಮನಸೆ ಅಬ್ಬರಿಸಿದಳು 
(ಫುನರು- ೨೪6). ಬಿಮ್ಮನಿಸೆ ; ಬಿಮ್ಮನಿಸೆ ಆಗಿಬಿಟ್ಟಳು (ನನ್ನೂರು. ೨೯೦). 

| [ವಬಿಣ್‌ 4+ ಎ ಮಾನಸೆ] 

ಬಿಮ್ಮನಿಸೆ 'ಬಿಮ್ಮನಸೆ' ನೋ. 

ಬಿಮ್ಮನೆ, (ಅ). ೧. ದೇಗವಾಗಿ : ಶೀಘ್ರವಾಗಿ : ರಭಸವಾಗಿ: 
ಜ್‌ ಬಿಮ್ಮನೆ ಗಮ್ಮನೆ ವಹಿಲಂ * (ಶತುಸಿ- 60); ಈ ಪರಿಯಂ ಕೇಳಿಪ್ರದುಂ 
ಪಡೆವಳರೆಲ್ಲರ್‌ ದಿಮ್ಮನೆಟ್ಟು ಬಿಮ್ಮನೈತಂದು (ಕಾಮಾಕ್ಯ. ೦೩೬-೧): 
ಹೆಮ್ಮೆಯ ಮುಗಿಲಿಗೆ ಬಿರುಗಂಳಿಯಿದೋ ಬಿಮ್ಮನೆ ಬಿ:ಸುವುದಂ ನೋಡಿ 
(ಕರೆರಾ- 1, ೪೪೩). ೨. ಬಲವಾಗಿ; ಗಟ್ಟಿಯಾಗಿ; ಬಿಗಿಯಾಗಿ: 
ಬಾಯಲ್ಲಿ ತುತ್ತನಿಕ್ಕ ಲೊಲ್ಲದೆ ಬಿಮ್ಮನೆ ಬಾಯಂ ಮಂಚ್ಛಿಕೊಳಲು 
(ರರ್ಮವ್ಯಾ- ೧೦-೨೦೮) - [ಬಿಮ್ಮು - ಅನ್ನೆ./ತುಳು. ಬಿಮ್ಮನೆ] 

ಬಿಮ್ಮನೆ, (ಅ). ೧. ಬಿಕೋ ಎನ್ನುವಂತೆ ; ಬಣಗುಟ್ಟುವಂತೆ : 
ಬಿಮ್ಮನೆಯಾಗಿ ಮದುವೆಗಳುಪಿದ ಮನೆಯುಂದದಿನಿರ್ದುದು (ಅಶಪು. ೬ 40), 

- ಸುಮ್ಮನೆ ; ತೆಷ್ಟಗೆ : ಪ್ರಭುವು ಅವರ ಯಾವ ಮಾತುಕತೆಗಳೆಲ್ಲಿಯೂ 
ಭಾಗವಹಿಸಲಿಲ್ಲ. ಬಿವನ್ಮಿನೆ ಕುಳಿತನು (ರಳ್ಮಹೂ. ೨೭). 
[ಬಿಮ್ಮು (ಎಬಿಂ) + - ಅನೆ] 

ಬಿಮ್ಮಿಸು (ಕ್ರಿ). ಅಹಂಕಾರಪಡು ; ಗರ್ವಿಸ): ಪೂವಸಿಜ ಪೂಎಲ್ಲ 
ಮೊದಲಹ ಜಿ:ವಿಗಳ್ಳಿ ವ್ಮಿಸಿದೊಡಸದಳ ದೇವನಲ್ಲಿ ಕೇಳ್ವವಂ ಜವಗೆಟ್ಟ 
ಮುಂಗಥೆಯ (ಮರೇಪು. ೩-೨). [ಬಿಮ್ಮು + - ಇಸ್ಕು] 

ಬಿಮ್ಮು, (ನಾ). ೧. ದೊಡ್ಡ ತನ ; ಘನತೆ ; ಹಿರಿದೆ: ಬಲ್ಲುನರೆ ಬೆಸ 
ಗೊಂಡರೆ ಎನ್ನ ಬಿಮ್ಮು ಕೆಟ್ಟಿಹುದೆಂದು ಮೆಲ್ಲನೆ ಪ್ರಸಂಗದಿಂದ ತಿಳಿದು 
ನೋಡುವೆ (ಏಸನ- 666); ಭಕುತಿಯ ಬಿಮ್ಮಿನಲಿ ಬೀಸಾಡಿದನು 
ಪದದಲಿ ಕಳೇವರವ (೬ಕಾಗ- ೯-೩-೪೦). ೨. ಗರ್ವ; ಅಹಂಕಾರ: 
ನಗುವುದು ನುಡಿವುದು ಶಿವಭಕ್ತರೊಡನೆ ಸುಮ್ಮಾನ ಹಮ್ಮು ಚಿಮ್ಮಾಗಿರ 
ಲೇಕಯ್ಯ (ಸವ, ೨೪೨); ಬಿಮ್ಮು ಬೀಸರಬಹುದೆ ನಿಮ್ಮ ಸೊಮ್ಮಿನವರಿಗೆ 
(ಕು್ಶಾಪಿ- ೮-3೩). ೩. ಬಿಗುಹು ; ಬಿಗಿತ: ಪ್ರಾರಬ್ಧಕರ್ಮದ ಬಿಮ್ಮು 
ತೀರಲು . . . ಸುಖಿಯಹನು (ಅನ್ಮುತ. ೬-೩೨) ; ಇತ್ಯ ರವಿರಶ್ಮಿಗಳ 

ಬಿಮ್ಮು ಸಡಿಲುತ್ತಿರ್ದುದಂ ನೋಡಿ (ತುರಂಗ: ೩೬-೦6); ಈ ಪ್ರಸಂಗದಿಂದ 

ಹಿಂದಿನ ಹತ್ತಿಪ್ಪತ್ತು ದಿನಗಳ ಬಿಮ್ಮು ಒಮ್ಮೆಲೆ ಬಿಟ್ಟು ಬಯಲಾಯಿತು 


ನಿತಿ 
ನಿಂತೆಯೊ, 


(೪9೪04 - ೦೦). “ಬಿಮ್ಮಗ್ಗೆ? ಪರಾ. 
(ದೇ.॥ ತವಾ. ಎಮ್ಮ ಇ ಭಾರ, ಹೊರೆ] 
ಬಿಮ್ಮು "ಬಿಂ' ನೋ. 


ಬಿಮ್ಮೂಗಜಿ? (ಕ್ರಿ). ಬಿಕೋ ಎನ್ನು; ಬಣಗುಡು; ಪಾ[ಟ) 


ಬಿಮ್ಮುಗಿಡು ೬೪೬೯ 


ದಾಟದ ಮುದ್ದಿನ ಬಿದ್ದಿನ ವಿಳಾಸಿನೀಜನದ ಬಿನದಮಿಲ್ಲದೆ ಬಿಮ್ಮನ್ಮಗಣಕ 
ಯುತ್ತಿರ್ದವಿಗಾಣಿಗಳ ಬಾಗಿಲೈತ್ತಂತೆ ಬಿನ್ನನಾಗಿ (ವರ್ಥನೂ. ೩-೯ ವ): 
[ಬಿಮ್ಮು (-ಆಬಿಂ) - ಕಟ,] 

ಬಿಮ್ಮುಗಿಡು " ಬಿಮನ್ಮಿಗೆಡು ' ನೋ. 

ಬಿಮ್ಮುಗೆಡು, ಬಿಮ್ಮುಗಿಡು (ಕ್ರಿ). ಅಹಂಕಾರವಿಲ್ಲವಾಗು ; ಗರ್ವ 
ನಾಶವಾಗು : ಗರಳವಂ ಕೊರಳ ಹೊಣಗಿಟ್ಟುಕೊಂಡಾ ಹೆಮ್ಮೆ ಬಿಮ್ಮು 
ಗೆಡುಶಿರೆ (ಸಿರಾ. 8-0೬); ನಿಮ್ಮ ಶರಣಂಬೊಕ್ಕೆವೆನುತಂ ಬಿಮ್ಮುಗೆಟ್ಟ 
ಷ್ಟಾಂಗದಿಂ ಪೊಡವಡುತ ನಸು ಸಾರ್ದು (ಬಸಪು- ೩೬-೪). ಬಿಮ್ಮುಗಿಡು : 
ಪೊಣರ್ದರಿಳೆ ಕಮಠಫಣಿರಾಜಾಳಿ ಬಿಮ್ಮುಗಿಡಲಲ್ಲಿ ಮಅಲಕಿದುದು ಭಾಪು 
ಚತುರವೈಹಾಳಿ ಹರ್ಷದ ಛಡಾಳಿ (ಕಾವಕಂ. 6-೧3): [ಬಿಮ್ಮು ಕೆಡು;) 

ಬಿಮ್ಮೆನ್ನಿಸು (ಕ್ರಿ). ಬಿಕೋ ಎನ್ನಿಸು ; ಬಣಗುಟ್ಟು : ಏನು ಸೊಗಸು 
ಈ ಶರತ್ಕಾಲ . . . ಇಷ್ಟಾದರೂ ಏಕೋ ಬಿಮ್ಮೆನ್ನಿಸುತ್ತದೆ 
(0 ಕ್ಷಪಂಂ- ೪೨). [ಬಿಮ್ಮು (ಇಬಿಂ) + ಎನ್ನಿಸು (ಆ ಎನಿಸು,) 

ಬಿಯ, ಬಿಯ್ಯು. ಬೀಯ್ಕ. ಬೆಯ, ಬ್ರಯ, ವೆಯ, ವ್ರಯ (ನಾ). 
೧. ಖರ್ಚು ; ವೆಚ್ಚ; ಪುಟ್ಟಿದಂದಿವಂಗಿದು ಬಿಯಮೊಳ್ಳಿವಂಗಿದು 
ವಿನೋದಮಿವಂಗಿದು ಸಾವ ಪಾಂಗು (ಶಂಶಳಾ. ೦೨-೦6೨); ಚಾರುದತ್ತಂ 
ಬಿಯಕ್ಕೆ ತಕ್ಕುದಂ ಬೇಡಿದನೆನೆ (ಕೇಪು, ೨-895). "ಉಪಬಿಯ' ಪರಾ. 
ವಿ. ದಾನ; ಕೊಡುಗೆ : ಬಿಯಮುಂ ಪರಾಕ್ರಮಮುಮೊಪ್ಪಿರೆ ತನ್ನೊಡ 
ವುಟ್ಟಿದರ ಸಮಂತೊಡವರೆ ವಾರಣಾವತಮನೆಯ್ಹಿ ದನಮ್ಮನ ಗಂಧ 
ವಾರಣಂ (ಕೇಕಳಾ. ೨-೯6); ಜನಕೆಲ್ಲವಾವ ಸೂಸುವ ಕುಡುವೀಡಾಡುವ 
ವಸ್ತುಗಳಿಂದೆಡಲಕೋಡುವಿನಂ ಪಿರಿದನಿತ್ತು ಬಿಯಮಂ ಮೆಟತದಳ್‌ 
(ಸುಕುಮಾ, 00-93). ೩. ಅಳಿವು ; ನಾಶ : ಹರಣದ ಬಿಯಕೊಂದಿನಿಸು 
ಮನೆಣಿಸದ ದೊರೆಗಲಿಗಳ್‌ ಬಿನದಕೆ ನಡೆವಂದದಿ ಹರಿಸಂ ಮುಗಿ 
'ನಡೆತಂದರ* (6ಡುಳಾ. ೬೫೪). ೪. [ಗಣಿತ] ಭಾಗಿಸಿ ಉಳಿದ ಶೇಷ : 
ಧನಂ ತದವಾಪಂ ನಗಸಂಗುಣ ಫಣಿಹೃತಂ ಶೇಷಂ ಬಿಯಂ (ರೋಳೋಶ. 
೩-೨೦) : ಧನಮಂ ಬಟಜ್‌ಂ ಗುಣಿಸಿ ಎಂಟಟೌ್‌ಂ ಭಾಗಿಸಲ್‌ ಉಟ್‌ದ 
ಶೇಷಂ ಬಿಯಂ (ರಕೋಶ- ೩-೨೦ ಟಕೆ). ಬಿಯ್ಕ : ೩. ಮಾರಿಯ 
ಮನೆ ಬಿಯ್ಯದ ಕಣಜಂ ಮತ್ತ ರಾಜಕೃತಾಂತನ ಬಳಕೆಯ ಭಂಡಾರಂ 
» - « ತಾಮೆನಲಾ ದಾರುಣತರಸಂಗ್ರಾಮಧೆರಾತಳಮತಿಭೀಕರಮಾಯ್ತು 
(8ಹುಾ- ೭-೨೦). ಬೀಯ : ೧. ಪಡದೊಡಮೆಯಂ ಮೂಲು ಭಾಗಂಗೆ 
ಯೊಂದು ಭಾಗಮಂ ಧರ್ಮಕ್ಕೆ ಮತ್ತೊಂದು ಭಾಗಮಂ ಮನೆಯ ಬೀಯಕ್ಕೆ 
. ೬ -ಸಂವಿಭಾಗಂಗೆಯ್ದು (ಕಾಫೂಫು- ೨೦೬); ಆಯಕ್ಕೆ ಬೀಯ ಸರಿ ಮೇಲೆ 
ಭಂಡಾರಕ್ಕೆ ರಾಯರಿಕ್ಕಿದ ಕಪ್ಪ ತಾವುಪಾರ್ಜಿಸಿದರ್ಥ (0880. ೩೦-೪೦); 
ಆಯ ಬೀಯವನವಳೊಡನಾಳೋಚಿಸಿ ಕೈಯಡಕದೊಳಿರಿಸುವುದು (ಹಂ. 
೬-೪). ೨. ಬೀರಕೆ ಬೀಯಕ್ಕಿಲಿವ ಬೆಡಂಗನೊಳಾರ್ದೊರೆ ನಲ್‌ 
ತೋರ್ಕುದೆ. ಶತ್ರುಜನಕಮರ್ಥಿಜನಕ್ಕಂ (ಗರಾಯಂತ- ೧-06) ; ಜನಕಂ 
ಬೀಯದ ಚಾಗದ ಪೆರ್ಮೆಯಂ ಮೆಲಕಿವುದುಂ (ಶಂಣಮೂ. ೫-೦೪೦ ವ); 
ನಯದ ಬೀಯದ ಚಾಗದುಪಭೋಗದೆಸಕದೊಳ೦ . , . ಅತಿ ಮನೋ 
ಹಾರಿಯಪ್ಪ ಸೂಚಕಿಗೇರಿಗಾಸನ್ನಮಾದ ವಿಪಣಿವೀಧಿಯೊಳ್‌ (ಫೃತ್ನಕ್ಯ- 
ತಿ೬೭ ನ). ೩. ಜೀವದ ಬೀಯಕಿವರಂಜಿದರು ನೆನೆದರು ಮನೆಯ 
ರಾಣಿಯರ 845ಕುಠ್ಕಾರೀ- 62೩೬೧) ; ವಾಯುಸೂತ್ರದಲಿಂದು ರವಿ 
ಚಕ್ರಾಯುಧಂಗಳು ತಿರುಗುತಿರ್ದೊಡೆ ಬೀಯವಹವವ ನಿಲಿಸಲಟ್‌ಯದ 
ಭವಿಗಳಾಯುಷ್ಯ (ಶ್ರಥುಂ.೬-೩೨)- ೫. ವೆಚ್ಚಕ್ಕೆ ಆಧಾರವಾದ ದ್ರವ್ಯ ಗ 
ಧನ : ಪೊಂದರುತಿರೆ. ಗಂಡಂ ಸಾಯೆಂದಡೆ ಜೀಯೆಂದು ಪೇಟಕ್ಟೊಡಂ 
ಮಾಡುವರಿಂತೊಂದು ದಿನ ಬೀಯ. ವನಯ]ಿಮಿಲ್ಲದೊಡಂದಾ 
ಗಳ್ಮಾತುಗೇಳರ್‌ (ಸಮಶ- ೫-೦೦೦); ಓ ಈ ಶಬ್ದವು 'ಬೀ' ಎಂಬ 


೩೦ 


೨36 


ಕರ 


ಬಿಯಗ, 


ಧಾತುವಿಗೆ ಸಂಬಂಧಪಟ್ಟಿರಬಹಂದೇ ಎಂಬುದು ಪರಿಶೀಲನಾರ್ಹ 
ವಾಗಿದೆ. ಬೆಯ : ೧. ಇಂತೀ ದೇವದಾನವಸ್ಥಳಂಗಳ ಆಯಕ್ಕೆ ಬೆಯ 
ಸರಿ (ಕ 111, ತಿರುಮ- ೯೭-೮೪ ; 1270). ಓ- (?) ; ಭಟ್ಟವುತ್ತರ್‌ 
ಸಾಸಿರ್ವ್ವರು ಒಲೆಯ ಅಯ್ನೂರ್ವ್ವರು ಬೆಯ ಮೂನೂರ್ವ್ವರುಂ . .. 
ಧರ್ಮನಿಮಿತ್ತ ಕೊಟ್ಟ ಸ್ಥಿತಿಯ ಕ್ರಮ (ಎಕ. ೩೪1, ತುಮಕೂ. 5೧-೮:೦೦:).. 
ಬ್ರಯ : ೧. 'ಧರ್ಮಬ್ರಯ' ಪರಾ. ೭. (ಯಾ ಇದರೂ 
ಖರ್ಚು, ವೆಚ್ಚಗಳಿಗಾಗಿ ವಸೂಲು ಮಾಡುತ್ತಿದ್ದ) ಒಂದು ಬಗೆಯ 
ತೆರಿಗೆ: /ಮಳಬ್ರಯು' ಪರಾ. ವೆಯ : ೧. ನರನೊಂದು ವೆವಹಾರ 
ಕೆರಡಾಯವೆಯ ಲೆಕ್ಕ ಹೊರಗಣನುಭೋಗಕೊಂದೊಳನೀಶಿಗೊಂದು 
(ಮುಂಕುಳ. ೬೪). ಪ್ರಯ : ೧. ಇನ್ನಿನಿತುಂ ನಿತ್ಯವ್ರಯವಾಗಿ ನಡೆವುದು 
(ಕೈಳಸಿ: ೩-6-90 ; 1088). « ಧರ್ಮವ್ರಯ ' ಪರಾ. 
(ಸಂ. ವ್ಯಯ. /ಪ್ರಾ. ವಯ. ವಿಅ] 


ಬಿಯಂಗೆಯ್‌. ಬಿಯ್ಕಂಗೆಯ್‌, ಬೀಯಂಗೆಯ್‌ (ಕ್ರಿ). ೧. ವೆಚ್ಚ 


ಮಾಡು ; ಖರ್ಚುಮಾಡು : ತವದಾಯುಷ್ಯದ ಕುಂದದಂದದ ಬಯಂ 
ಗೆಯ್ದುಂ ಪವಣ್ಣೋಅದುದ್ಭವದೇ ನೋಂತೆನೆನಿಪ್ಪ ರೂಪಿನ ಮನಂಗೊಂ 
ಡಿರ್ಪ ಲಾವಣ್ಯ್ಕದೊಪ್ಪು ವ ನೇಪಥ್ಕದಮುರ್ಕೆ ನಿಲ್ಲವನಿಮೇಷೆಂದ್ರಾದಿಗಳ್ಳೆಂ 
ದೊಡಾರ್ಗಿವು ನಿಲ್ಕು೦ (ಕಾಂತಿತ್ಯ: ೭-6) ; ಸಿರಿಯಂ ತಕ್ಕಲ್ಲಿಗಿನ್ನಿತ್ತನ 
ತೆಆದೆ ಬಿಯಂಗೆಯ್ಕಲ್‌ (ಎಕ... 18೭. ಮೆಂಡ್ಮ. 030-453 ; 3255). 
ಬಿಯ್ಕಂಗೆಯ್‌ : ೧. ಪೂರ್ಪೊಪಾರ್ಜಿತಪುಣ್ಯದಿಂ ಧನಂಬಡೆದ 
ಗೃಹಸ್ಥಂ ನಿರರ್ಥಕಂ ಬಿಯ್ಕಂಗೆಯ್ಕ್ಯದೆ . . . ಸ್ವಸಮುಯಿಗಳ್ಲಿ 
ಕೊಟ್ಟೊಡಕ್ಷಯದಾನಮಕ್ಕುಂ (ಶಸಾರ. ೩೨೨). ಬೀಯಂಗೆಯ್‌ : ೧. 
ಬೇಬ್ಬರ್ಥವನಾರ್ಜಿಸಿ ಬೀಯಂಗೆಯ್ದು ಧನಮಿತ್ರನುಮಾನುಂ ಸುಖದಿನಿರೆ 
(ಆಕಳು. 6೧೫೪ ನ). ವಿ. ದಾನ ಮಾಡು; ಕೊಡುಗೆ ನೀಡು: 
ನಿಧಿಗಳೊಳಿರ್ದೊಡಮೆಯಂ ಬೀಯಂಗೆಯ್ದು . . . ಅಹವಿಂಂದ್ರನಾದೊಂ 
(8ಪುಂಫು. ೨೬೯) ; ಪೇರಾನೆಗಳ ತೇರ್ಗಳೆ ವಂಗಡಮಂ ತಂಡತಂಡದಿಂ 
ಬೀಯಂಗೆಯ್ವರಸುಮಕ್ಕಳ ಮುಂಂದೋದಿ ಮೆಚ್ಚಂ ಕೊಳ್ವಕ್ಕರಿಗರಬ್ಬರೆ 
ದೊಳಂ (೪೭ಕಾ: ೪೪) ; ಇನಿತಜಿನರತ್ತಮಂ ನಚ್ಚಿ ನಿಜಾಲಯದರ್ಥ 
ಮೆಲ್ಲಮಂ ಬೀಯಂಗೆಯ್ದೆನಸುಂ ದರಿದ್ರೆಯಾದಳ್‌ (ರಕಕು- 6-೨06): 
[ಬಿಯ + ಕೆಯ) 


ಬಿಯಕಾರ್ತಿ (ನಾ). ಬೆಲವೆಣ್ಣು ; ಗಣಿಕೆ ; ವೇಶ್ಯೆ : ಕಣ್ಣಿಸೆದರ್‌ . . . 


ಲೀಲೆಯಿನಾಂತು ನಿಂದ ಬಿಯಕಣಾ[ಕಾಕಾಂ. ಗು]ರ್ತಿಯರಗ್ಗದ ಗಾಡಿ 
ಕಾರ್ತಿಯರ್‌ (ಶಾರ್ಶ್ಶಪು- ೦೨-೪). 
[ ಬಿಯಕಾಅ + - ಶ್ಮಿ ( ಆ ಇ ಇತ್ತಿ) 


ಬಿಯಕಾಅ, ಬೀಯಕಾಜ (ನಾ). ಹೆಚ್ಚಾಗಿ ಖರ್ಚುಮಾಡುವವನು : 


ದುಂದುಗಾರ ; “ ಬಿಯಕಾಜರ್‌ ವೃಯಶೀಲರೊಳ್ಳ"' (ಕರ್ಕನಿ. ೬೩) ; 
ನಯವಿದನೊಪ್ಪುವ ಬಿಯಕಾಜನೊಳ್ಳಿದ ಪ್ರಿಯತಮನಾಗೆ ತನ್ನ 
ಮುನ್ನೋಂತ ನೋಂಪಿಯ ಫಲವೈಸೆ ಬೆಲೆವೆಣ್ಣೆ (ಸೂಸು. 6-೩99). 
ಬೀಯಕಾಣಿ : ಬೀಯಕಾಜನಂ ಬಿಟ್ಟು ಬೇಂಟಗಾಅನಂ ಕರೆವ 
ಸೂಳೆಯುುವುಂ (ಕರಮ - 6-30). [ಬಿಯ * - ಕಾಣ) 


ಬಿಯಗ, `'ಬೀಗ್ಕ' ನೋ. 
ಬಿಯಗ್ಯ, ಬಿಯ್ಯುಗ್ಯ, ಬೀಗ್ಯ. ಬೀಗಸ್ಮು. ಬೀಯಗ್ಯ (ನಾ). ೧. ಮದುವೆ 


ಯಿಂದ ಪರಸ್ಪರ ಸಂಬಂಧವನ್ನೂ ಬೆಳೆಸಿದವನು ; ಅಳಿಯನ ಅಥವಾ 
ಸೊಸೆಯ ತಂದೆ: 'ಬಿ[ಣಕಾ. ಬೀ]ಲ:ಗನನಬ್ಯಅ್‌ಂ ತಟ್ಕಿಯಿಸಿ 
(ಪರ್ಕಿ: 8-9೩ ನ) ; ಆಂತಹ ಶ್ರೀಮತಿಯನ್ನು ಏ.ದುವೆಯಾಗಬೇಕಾದರೆ 
ಬಿಯಗರಿಗೆ ಸಮನೆನಿಸಿಕೊಳ್ಳುವಷ್ಟು . , , ಸೇರಿಸಬೇಕು (ಕವಳ: ೨)- 
“ಬಿಯಗತನ' ಪರಾ. ಬಿಯ್ಯಗ್ಮ : ೧. ರುದ್ರದೇವ ಮಹಾದೇವ 


ಬಿಯಗತನ 


ರಿಬ್ಬರೂ ಬಿಯೆಗರೆಯ್ಕಾ ಒಬ್ಬರೂ ಹೆಣ್ಣಿನವರು ಒಬ್ಬರು ಗಂಡಿನವರು 
(ಸರ್ವನ. ೨೪-೧೩೪) ; ಬಿ[ಶಾಕಾಂ- ಬೀ]ಯ್ಯಗನಾದ ಜನಕನು ನಿಮಗೆ 
ಮತ್ತೇನು. ಪಾಳೆಯವ ನೀನಿದಿರುಗೊಳ್ಳಿನೆ.. (998ರಾ. ೨-೩೩); 
ಏಚಲದೇವಿ ಬಿಯ್ಕಗನನ್ನು ಸಂತೋಷದಿಂದ ನೋಡುವುದಾಗಿ ಹೇಳಿ 
ಕಳುಹಿಸಿದಳು (4. ೩೨). ಬೀಗ್ಕ : ೧. ನಿನ್ನ ಸತಿ ಸುತರ 
ಒಡಹುಟ್ಟಿದ ಬಂಧುಗಳು ಸ್ನೇಹಿತರು ಬೀಗರು . ೬ ಸಕಲರು 
ಅಳಿದು ಹೋಗುವದು ನೋಡುತ್ತಿದ್ದಿ (ನಕಕಾ. svt-೨a); 
ಬೀಗರುಂಬುವ ದಿನದಿ ಯೋಗಿ ಭಿಕ್ಷಕೆ ಬರಲು ಬೀಗರಿಗೆ ನೀಡಿ 
ಯೋಗಿಗಿಲ್ಲೆಂದವಗೆ ಕಾಗೆಯ ಜನುಮ (ಸವಳಕ್ಜ - ೬೩೩೨) ; ಜೋಯಿಸರು 
ಹಾರಿ ಬಂದು ಬೀಗರ ಕಿವಿಯಲ್ಲಿ ಏನೋ ಪಿಸುಮಾತಾಡಿ . . . ಎಂದರು 
(ಕುಟ್ಮಶ- 00). ಬೀಯ : ೨. ಭಾವಮೈದುನ : ನರನ ಬೀಯನೆ ಕೇಳು 
ವಿಜಯವಿಠ್ಮಲ ಇದಕ್ಕೆ ಕರುಣ ಮಾಡುವ ದೇವರ ದೇವನು ನೀನಿ 
(ಮೋಕ್ಷರೀ. 68-೩8). ಬೀಯೆಗ್ಯ : ೧. ಮಗನೆ ನೀಂ ಬಹ್ವಾಶಿ ದಿವಸ 
ದೊಳ್ಳೆದಾಜು ಸೂಳುಂಡಲ್ಲದೆ ನಿಲಲಾಅ* ಬೀಯ[ಶಾಕಾಂ. ಬಿಯು, ಬಿಯ್ಯ] 
ಗರ ಮನೆಯೊಳಿದಂ ಕಂಡೊಡೆ ಮರುಳಾಡುವರದಚಿ3ಂ ಕಿಣಿದಾಗಿ 
ಯುಣ್ಬುದು (ರರ೯ಶ- ೯-34 ನ) ; ನೃಪಾಲ ಮದುವೆಯ ಮನೆಗೆ 
ರಾಯರ ಧಾಳಿ ಬಿದ್ದಿನವಾಯ್ತು ನಡೆ ಸಂತೈಸು ಬೀಯಗರ (ಕುನ್ಮಾಳ- 
೦8-೪೭); ತಾಯೊಂದೆಸೆ `ಮಕ್ಕಳೊಂದೆಸೆ ಕೊಟ್ಟಿಹ ಬೀಯಗರೊಂದೆಸೆ 
ಯಾಗಿ . . , ಹೊಕ್ಕರಾಯಾಸಗೊಂಡು ಹೆಮ್ಮಲೆಯ (ಕಂನಂ- ೦೦-೪೭). 
೩. «ಎ ಬಿಯಗತನ ; ಕನಕಪುರದ ಜಯಭೂಭುಜ . . . ನಿಮ್ಮೆಡೆಗೆ 
ಬೀಯೆಗಮನೆ ತಮಗಾದುದರಿಂದೆಮ್ಮನೊಯ್ಯಾರ ಮಿಗೆ ಕಳುಹಿದನು 
(ಪಗಳು. 8-9೩); ಹರಿಕುಲಪಾಲಕರು ಶೌರೀಪುರವ- ಪರಿಪಾಲಿಪರು ನಮ 
ಗಲ್ಲಿ ಬೀಯಗವುಟು (ಶನಧಾ- ೩-೦೨). 
ಬೀಗರೌತಣ ಇ. ಸಾಮಾನ್ಯವಾಗಿ ಮದುವೆಯ ಮಾರನೆಯ 
ದಿನ ವರನ ಕಡೆಯವರು ವಧುವಿನ ಕಡೆಯವರಿಗಾಗಿ ಏರ್ಪಡಿಸುವ 
ಔತಣ : ಬೀಗರೌತಣ ಬಹಳ ಎಜೃಂಭಣೆಯಿಂದ ನಡೆಯಿತು (ರೂ). 
ಬೀಯ ಬಿಜ್ಜರು - ಮದುವೆಯಿಂದ ಪರಸ್ಪರ ಸಂಬಂಧ ಬೆಳೆಸಿದವರು; 
ಬೀಗರಂ ; ಕಾಯಿ ಮಕ್ಕಳು ಸೊಸೆ ಒಂದೆಯಾದರೆ ಮದುವೆ ಬೀಯಾ 
ಬಿಜ್ಜರ ಗೋತ್ರಭೇದವ್ಮಾಕೊ (ಸಾಸು. ೩-೦). p ಇದು ಒಂದು 
ಕೂಡುನುಡಿ. [ದೇ. ॥ ತುಳು. ಬೀಗೆ ; ತೆಲು. ವಿಯ್ಯ? 
ಬಿಯಗತನ; ಬೀಗತನ. ಬೀಯಗತನ (ನಾ). ಮಕ್ಕಳ ಮದುವೆಯಿಂದ 
ಪರಸ್ಪರ ಉಂಟಾದ ಸಂಬಂಧ, ನಂಟಸ್ತಿಕೆ : . ಪಣ್ಮವಶದಿಂದಿನ 
ಕುಲೇಂದ್ರನ ಬಿಯಗತನಎದು ನುತ್ಯಮೆನಿಪುದಲಾ (ಕಾಮಾಸಂ. ೦-೪-9೬). 
ಬೀಗತನ : ಬೀಗತನ ಮಾಡಿದ ಮೇಲೆ ಅವನ ಪರಿಚಯವಿಲ್ಲದ ಭಾಗವೇ 
ಇರಲಿಲ್ಲ ಆ ವಿಜಯನಗರದಲ್ಲಿ (ಶೇಮಳೂ- ೬೩೪) ಇಲ್ಲಿಯ ಮುಸ್ಲಿಂರು 
ಪಾಕಿಸ್ತಾನಿ ಮಂಸಲ್ಮೂನರೊಡನೆ ಬಿ:ಗತನ ಬೆಳೆಸುವುದು ಪರರಾ 


ದೊಡನೆ ಸಂಬಂಧಮಾಡಿದಂತೆ (ಯುಕ್ಷಶ್ರ. ೦೬೨). ಬೀಯಗತನ : ಬೀಯಗ| 


ತನದೆ ಆಳವಂಡಿದಿರಿ .ಮಪ್ಪಿತನಲರ್ಗೊಲಲಿಂದೆ ಭಾಳಾಕ್ಷ ತಪಗೆಟ್ಟನಆಿಯ 
(ನೋಹತ. ೩೫-೪೩): ಜನಕರ ಕಾಲದೊಳ್ಗೆಡೆದ ಬೀಯಗತನ ತನುಜ 
ರೊಳ್ಳೆಡಬಾರದು (ಧರಸ. ೩6-19)- ಕ್ಕ ಬಿಯಗ್ಮ + — ತನ] 
ಬಿಯದ ' ಬ್ಯಾದ' ನೋ. 
ಬಿಯದವೆಣ್‌ (ನಾ). ಬೇಡರ ಹೆಣ್ಣು ; ಶಬರಿ:: ಬಿಂಕದ ಬೆಡಂಗಿನ 
ಬಿಯದವೆಣ್ಣಳೊಡನೆ ಸಂಭ್ರ ಮಾಡಂಬರಂ ಮಿಗೆ ಬಂದ ಗಿರಿತನೂಜೆ 
ವೆರಸು ಕಿರಾತಮಹೇಶ್ವರಂ . . . ನಡೆತಂದೆೆ' (6250. ೩-೨೮ ನ). 
[ಬಿಯದ ( ಎ ಬ್ಯಾದ) 4 ಪೆಣ್‌] 


ಬಿಯದ್ಕಿ (ನಾ). ಇ ಬಿಯದವೆಣ್‌ ; ಬೆಳತಿಗೆಗಣ್ಣ ಬಲ್ಮೊಲೆಯ 


೬೪೭೦ 


ಬರಡೈ, 


ತೊಳಪ ಗಲ್ಲದ ತೋರ ಪೊಜವಾಜ ಬಿಯದಿಯರೆಳಸಿ ನೋಡಿದರು 
ಭೂವರನ (ಶ್ರೀ ಶಾಲಿ- ೬-೩೦). [ಬಿಯದ ( ಎ ಬ್ಮಾದ) 3. ಣ್ಯ] 

ಬಿಯದಿ, ' ಬ್ಯುದಿ ' ನೋ. 

ಬಿಯಸ (ನಾ). ವ್ಯಾಸವಂಹರ್ಷಿ : “ಬಿಯಸ - ವ್ಯಾಸ ೬. ಒಬ್ಬ 
ಯಹಷಿ” (ಕರೃಕೋ. ೩೦) ; ಬಿಯಸಗೊಲಿದು ಸನತ್ಕುವತಾರನು ನಯದ 
ಗಸ್ತ್ಯೇಶುದಿಲಿಗೋದಯ ವನಾ ಮಹಿಮೆಯನೊರೇಯಲು (ಕಾವೇಮು. ೪6 
ಶಲ್ಲಏಿ). [« ಸಂ. ವ್ಯಾಸ] 

ಬಿಯಸಂಗ (ನಾ). ಅಭ್ಯಾಸ ನ ವ್ಯಾಸಂಗ ; ವ್ಯಾಸಂಗ _ ಬಿಯಸಂಗ 
(ಕರುದ- ೨೩೪ ಪ್ರಯೋ). [ವ ಸಂ. ವ್ಯಾಸಂಗ) 

ಬಿಯಳ 'ಬ್ಯೂಲ' ನೋ. 

ಬಿಯಳಗಾವುಂಡ (ನಾ). ಒಬ್ಬಾತನ ಹೆಸರು; ಇದಕ್ಕೆ ಸಾಕ್ಷಿ ಶಾನ್ತಿ 
ಭಟ್ಟಾರರುಂ ಉತ್ತಮರಾಸಿಭಟ್ಟರಾರರುಂ ಬಿಯುಳಗಾವುಣ್ಣನುಂ (ಎಳ. 1 
ಹೊಳರೈ- ೩೧-೧೦ ) 964 ). 

[ಬಿಯಳ (ಎ ಬ್ಯಾಲ) + ಗಂವುಂಡ (< ಗಾಮುಂಡ)) 

ಬಿಯಳಚೋರ (ನಂ). ಒಬ್ಬಾತನ ಹೆಸರು: ಬಿಯಳಚೋರ 
ತನ »« ತುಣುಗೊಳೊಳ್‌ . ,., ಸತ್ತ (ಎಕ. 1x (3), ಕಾನಳಾ. ೦೩೦-6; 
900) . [ಬಿಯಳ (ಎಬ್ಮಾಲ) 4 ಚೋರ] 

ಬಿಯಳಮ್ಮ (ನಾ). ಒಬ್ಬಾತನ ಹೆಸರಂ ; ಕಿಯುವುಣುಸೆಯ ಬಿಯಳಮ್ಮು 


ನಗ ಪಡೆವಳ್ಳ ಅರಿಗನು ಎಆಸಿಯಬ್ಬೆಯಂ' ... ಅಬ್ಯನ್ನರಸಿದ್ಧಿ 
ಪಡೆದರ್‌ (ಎಳ. ೪111. ಸೊರರಿ- 8೦೦-೩ ; 908). 
[ಬಿಯಳ (<ಎಬ್ಮಾಲ) 4+ ಅಮ್ಮ] 
ಬಿಯಳಯ್ಯ (ನಾ). ಒಬ್ಬಾತನ ಹೆಸರು: ಬಿಯಳಯ್ಯ ಮಗ 
ಚಟ್ಟಯ್ಯನಳಿಯ ಕನ್ನಯ್ಯ (ಎಕ. ೫12, ಸೊರಣ. 988.೬ ; 972). 


[ಬಿಯಳ (-€ಬ್ಯಾಲ) + ಅಯ್ಯ] 

ಬಿಯ್ಯ “ಬಿಯ ' ನೋ. 

ಬಿಯ್ಕಂಗೆಯ್‌ " ಬಿಯಂಗೆಯ್‌ ' ನೋ. 

ಬಿಯ್ಯಗ್ಮ " ಬೀಗ್ಕ ` ನೋ. 

ಬಿಯ್ಕಗ್ಮ " ಬಿಯಗ್ಯ' ನೋ. 

ಬಿಯ್ಯದ " ಬ್ಮಾದ ' ನೋ. 

ಬಿರಂಜಿ (ನಾ). (ಅಕ್ಕಿಯಿಂದ : ತಯಾರಿಸುವ) ಒಂದು ಬಗೆಯ 
ತಿನಿಸು ; ಅಮ್ಮ ಬಿರಂಜೀ ವನಾಡತೀನಿ ಅಂತಿದ್ದಳು, ಕಳಿಸಿಕೊಡತೀನಿ. 
ಬಿರಂಜಿ ಅಂದರೇನು ಮತ್ತ ? . ಅನ್ನ ಇದು ಬರಿ ಬೆಣ್ಣ್ವಾಗ 
ಬೇಯತೈತಿ (ಪಾಲಂ. ೬೬). [೪-ಪಾರ. ಬಿರಿಂಜ್‌. /ತೆಲು. ಬಿರಂಜಿ) 

ಬಿರೆಟು "ಬಿರಡ್ಕೆ' ನೋ. 

ಬಿರಟಿ * ಬಿರಡ್ಕೆ' ನೋ. 

ಬಿರಡಿ " ಬಿರಡ್ಕೆ' ನೋ. | 

ಬಿರಡೆ,, ಬಿರಟೆ. ಬಿರುಡೆ (ನಾ). ೧. (ಸೀಸೆ, ಮೊದಲಾದುವು 
ಗಳಿಗೆ ಅಳವಡಿಸುವ) ಮುಚ್ಚಳ ; ತಿರುಪು; ಬೂಚು (ಉಕ) : 
ಪದ್ಮಜಂ ಪದೆದಿಟ್ಟಿ ಪವಳದಂಕುರದ ಬಿರಡೆಗಳೊ ಲಾವಣ್ಯದ ಶಲಾಕೆಗಳ 
ತೆಆದ ಚರಣಾಂಗುಲಿಗಳೊಪ್ಪಿದುವಮೋಫದಿಂ ಶ್ರೀ ಪಾರ್ವತೀದೇವಿಯ 
(ನಂದನಾ. 6-00) ; ತೌಟಿಗೆಯ ಮೇಲೆ ನೀರು ತುಂಬದ ಗಾಜು ಬಿರಡೆಯ 
ಹೀಸೆಯೂ ಬೆಂಕಿಪೊಟ್ಟಣವೂ . . . ಇದ್ದುವು (ಶುತರು. ೨೬೩). ೨. ವೀಣೆ, 
ತಂಬೂರಿಗಳ ತಂತಿಯನ್ನು ಬಿಗಿಗೊಳಿಸಲು ಅಳವಡಿಸಿರುವ 
ಸಾಧನ, - ಕೀಲು : ಬಿರಡೆಯನ್ನು ನುಲಿದು ಎಳೆತವನ್ನು ಹೆಚ್ಚಿಸಿದರೆ 
. ಸ್ಮಾಯಿಯು ಏರುವುದು (೪ತಂ. 09೨) ; ಈ ವ್ಮಾಳೀತಲೆಗೆ ನಾಲ್ಕು 
ಬಿರಡೆಗಳಿವೆ (ಸಂಗೀಶಂ. ೦೦೨). ೩. ಅಂಗಿ ಮೊದಲಾದ ಉಡುಪಿನ 


ಬಿರಡೆ, 


ಗುಂಡಿ : : ಕೋಟಿನ ಬಿರಡೆಗಳನ್ನು ಬಿಚ್ಚಿ ಬೆವರಿನಿಂದ ಒಣಗಿ ಹೋದ 
ಶರ್ಟ್‌ ಒಣಗುವುದಕ್ಕೆ ಅವಕಾಶ ಮಾಡಿಕೊಟ್ಟೆ (ಕೆಂಡುಏಿ- ಓ)- ಬಿರಟೆ: 
೧. ತೊಗಟೆಯಿಂದ ಬಿರಟೆ ತಯಾರಾಗುತ್ತದೆ (ಕಂಿಕೋ- 1, ೬60) ; 
ಅದರ ಬಾಯಿಗೆ ಬಿರಟೆಯಂತೆ ಇಡಬೇಕಾದ ಹತ್ತಿ ಎಲ್ಲವನ್ನೂ ಶುದ್ಧ 
ಪಡಿಸಿಕೊ (ಹೂಸ. ೬) ; ಅಷ್ಟು ವಾಸನೆ ಸಹಿಸಲಾಗದಿದ್ದರೆ ಮೂಗಿಗೆ 
ಬಿರಟೆ ಹಾಕಿಕೊಳ್ಳಿ (ಶಸುಹೊ. 06). ಬಿರುಡೆ; ೧. ಜಂತದಲಿ 
ಹೊಂಗರಡಿಗೆಗಡೆದು ಕರ್ಮಣಿಯ ಬಿರುಡೆಯ ಬಿಗಿದಿಟ್ಟನೆಂಬಂತೆ ಬಲ್ಮೊಲೆ 
ಯೆರಡರ ಮೊಗಪು' ತೋಟ್‌ೌದುವು (ಮೋಹತ. ೨೩-೨೩) ; ಕಲಧಾೌತಂಗಳ 
ಭರಣಿಗಳ ಬಾಯ್ಲಿರಿಸಿದಿಂದ್ರನೀಲದ ಮಣಿಯ ಬಿರುಡೆಗಳೊ ಪೇಳೆನಲ್‌ 
ಸ್ತನಚೂಚುಕದ ಕಪ್ಪು ಕರಮೊಪ್ಪಲೊಪ್ಪದಲ್‌ (ತಂ. 9-0೪). ೨. ನಖಗಳಿಂ 
ಬಿರುಡೆಯಂ  ಪಿಡಿದೌಂಕಿಯೊಡರ್ಚೆ ಮೇಳಮಂ (3೪೭. ೬-೨೨೨). 
೩. ಕತ್ತರಿಸಿತು ಬಾಸು ಬುರುಡೆಯ ಶಕ್ತಿಗಳುತ್ತರಿಸಲು ಜೋಡು ಜರಿದು 
ಬಿತ್ತರಿಸಿದುವಂಬುಗಳು ಮೆಯ್ಕೊಳು ಬಿಸುನೆತ್ತರ ಬಸವಂತಗೊಳಿಸಿ 
(ಪೋಡತ- ೩6-೩೨) : ಚಿನ್ನದ ಬಿರುಡೆಯ ನೇಜೆಯದಧಟರ ಸನ್ನಾಹದೆ 
ಬಹವಾರೆ (ಕಂನಎ- ೨೩-೩೦). 
(ದೇ.॥ ತಮಿ- ಪಿರಟೈ ; ತೆಲು. ಬಿರಡ, ಬಿರಡಾ] 

ಬಿರಡೆ, ಬಿರಟು, ಬಿರಡಿ (ನಾ). ಒಂದು ಬಗೆಯು ಸಸ್ಯ : ಹೆರಳೆ ಬಿರಡೆ 
ಬೇವು ಹಾಲೆ ತಾಳೆ . . . ಮೊದಲಾದ ಗಗನಮಂ ತುಡುಕುವ ವೃಕ್ಷಂಗಳ್‌ 
(3ೌಗಂಥಿ* ೫೪-೨೩). ಬಿರಟು : ಬಿರಟು, ಸೀಸೆಬಿರಟುಮರ ' (ಕ್ಕ 86ಿ- 
೩೪-೦೦೬೬) ; ಬಿರಟು, ಪಾದರು. ನೆಲವೆಂಬು (ಇನ್ನುನು: ೨೩೪), ಬಿರಿ: 
ಶಿಸ್ಲು, ಬಿರಡಿ, ಶಿಷ್ಟಭಾಗೆ, ಬಿಂಡಿ, ಇರಗುಂಡಿಮಾವು (ಮ್ಮ 8೧. ೨೪-೩೫೨). 

[?] 

ಬಿರದ (ನಾ.) ಒಂದು ವಂಶದ ಹೆಸರು: ಸನ್ನಿಗಾಲಾ ಪುಟ್ಟಿರುಂ ಬಳ್ಳ 
ವರುಂ ಪಸುಂಗಾಯ ಕಬಿರ್ಹಾ ತರು ಬಿರದರುಂ (ಎಕ. ೫17೩. ಗುದ್ದಿ. ೭೩-೬೯; 
733) [?] 

ಬಿರಬಿರ (ನಾ). ಒಂದು ಅನುಕರಣ ಶಬ್ದ ; "ಬಿರಬಿರನೆ? ಪರಾ: 

ಬಿರಬಿರನೆ (ಅ). ವೇಗವಾಗಿ ; ಶೀಘ್ರವಾಗಿ : ಶರಧಿಯೊಳ* ಬಿರಬಿರನೆ 
ಮಂದರ ತಿರುಗಲಾಗ ಧಳಂಧಳಧ್ವನಿ ಹೊರೆಯಲು (ಅನಂ03- ೧-೨೨-೪) ; 
ಹೋಗಬೇಕು ಅಂತ ಎರಡು ದಿನ ಹೊರಟರು. ನಾನೇ ತಡೆದೆ 
ಎಂದು ಬಿರಬಿರನೆ ಹೇಳಿದಳು (ತುತೋನಂ. ೩೦)-  [ಬಿರಬಿರ * - ಆನೆ,] 

ಬಿರಯ, ಬಿರಹ (ನಾ). ಅಗಲಿಕೆ ; ವಿರಹ ; “ಬಿರಯಮೆನೆ ವಿಂಹಮಕ್ಕುಂ” 
(ಕಶರ. ೧೨6). "ಬಿರಯಿ' ಪರಾ. ಬಿರಹ : “ಬಿರಹಂ ಕೂಟದಗಲೈ ಯಲ್ಲ” 

ಬಿರಹದ ಬೆಂಕೆಯಿಂ ಬೆಂದು ಕಡುಹರವಸಂಬೋದರಮರಿ 


10 


16 


20 


(489. 69); 


ಯರ" (ಕೆಂಪು. ೧೯-೪೩)- ` (ಸಂ. ವಿರಹ) 
ಬಿರಯಿ (ನಂ). ಅಗಲಿಕೆಯನ್ನು ಹೊಂದಿದವನು ; ವಿಯೋಗ|36 
ಹೊಂದಿದವನು ; ವಿರಹಿ: “ವಿಯೋಗಿಯೊಳ್‌ ಬರಯಿಯೆನಲ*” 


(ಕರಾ. 6೩); ನಂದನಂಗಳೊಳಿ್‌ ಸುಟ್‌ದ ಬಿರಯಿಯಿಂ ಕಂಪು ಕಣ್ಮಲೆಯೆ 
ಪೂತ ಸುರಯೊಂಯಿ೨ಂ (ಶಂಶಥಾ. ೩-೨೨) ; ಮದನಾಬಳಿನೆ ಕರ್ಮೊಗೆಯಿದೆವಿಸ 
ಬಿರಯಿಗಳ ಕಣ್ಣಳೊಳು ಕಣ್ಬನಿಯನೊದವಿಸೆಯುಂ , (ವರಫು. ೬-೨೯ ನ) ; 
ಮಲ್ಲಿಗೆಗಳೇಂ ಬಿ೦ದುವೋ ಬಿರಯಿಯೆರ್ದೆ ಬರಿವ ಮಾಳ್ಕೆಯಿಂದಾ ಬಸಂತದ 
ಮೊದಲೊಳು (ಕೆಂಪು- ೪8-೦೧೬)- [ ಸಂ. ವಿರಹಿನ್‌]. 

ಬಿರಯಿಸು | (ಕ್ರಿ). ಅಗಲಿಕೆಯನ್ನು ಅನುಭವಿಸು ; ವಿರಹವನ್ನು 
ಹೊಂದು : ಬಿರಯಿಸಿ ಬೇಟದೊಳ್‌ ಬಿರಿವ ನಲ್ಲರಗಲ್ಲು ಕನಲ್ಲೊನಲ್ಲು 
ನೆಲ್ಲರ ದೆಸೆಯಿಂದಮಟಕ್ಕಿವರೆ (ಶಂಪಂಃ. 19-000) ; ಕಮಳಪತ್ರಚಯ 
ಮೆನಿತನಿತುಂ ಕೊರೆಗುವಿನಂ ಬಿಸುಸುಯ್ದೇಂ ಬಿರಯಿಸಿದುವೊ ಚಕ್ರವಾಕ 
ಮಿಥುನಮವರುಳೊಳ್‌ (ಕಾರ್ಮಾವ- ೪೩೪) ; ಬಿರ[೫ಕಾಂ. ರಿ]ಯಿಸಿ ಬೇಂಟ 


೬೪೭೧ 


ಬರಿ 


ದೊಳ್‌ ಮನಮದಾಟಿಸೆಯುಂ ಮನವಿಸಾಯದಿರ್ದುಮಂತಿರದೆ ಬಟ್‌ಕೃವತಾ 
ಖಳನ ಲಲ್ಲೆಗೆ ತಾನೊಳಗಾದಳ" (ಶಾರ್ಶ್ಶಘು. ೩-೧೦೦). [ಬಿರಯ-- --ಇಸ್ಕು) 

ಬಿರವ (ನಾ). (?) ; ಭಂಡಾರಿಯ ಟಾವಿನ ಬಿರವದಲು ಭತ ಮೂ ೧೦ 
(ಸಿ9ಇಎ. ೦೪೩೦. ಮಂಗಳೂರು. ೩೪೪-೫೦ ; 1353). ₹?] 

ಬಿರಸ (ನಾ). ರಸಹೀನತೆ ; ಅಸುಖ ; ಖರತೆ ಬಾಸಿಂಗ ಕಟ್ಟಿ ಸರಸದಲಿ 
ಮೆರೆಸಲು ಹರುಷದ ಸೊಬಗು ತಿಳದಡೆ ಆದು ತಾನು ಬಿರಸದ ದಡ್ಡಿಗೆ 
ಮರಳುವುದು (ಉರ್ಮೋಪ್ರ * ೩-೪೦-೨೦). [ವ ಸಂ. ಎರಸ)] 

ಬಿರಹ 'ಬಿರಯ' ನೋ. 

ಬಿರಾಡ "ಬೀಡಾರ' ನೋ. 

ಬಿರಾಡಿಸು, ವಿರಾಡಿಸು (ಕ್ರಿ). (ಭೂಮಿಯ ಮೇಲೆ) ಸುಂಕ ಹಾಕು; 
ತೆರಿಗೆ ಹಾಕು : ಗದೆ ಸಹವಾಗಿ ಬಿರಾಡಿಸಿ ಗದೆಯ ಮೇಲೆ (ಇಂ. ೦%. 
ಪುಂಗತೂರುಿ- ೦೫೬-೦೪ । 1419). ವಿರಾಡಿಸು : ನಿಮ್ಮ ದಸವಂದದ ಗದೆ 
ಸಹವಾಗಿ ವಿರಾಡಿಸಿ ಗದೆಯ ಮೇಲೆ ರೊಕ ಭತ್ತವನೂ ವರಿಯನಿಕಿ ಎತ್ತಿ 
ಕೆಆ್‌ಯನಂ ಕಟಿಸುವೇಉು (ಎಕ- ೩. ಮುಳಶಾ. ೦೭೨-೦೪ ; 

[ಬಿರಾಡ (< ಬೀಡಾರ) 4 - ಇಸ್ಕು] 

ಬಿರಾಡು 'ಬೀಡಾರ' ನೋ. 

ಬಿರಾದರಿ (ನಾ). ಸೈನ್ಯದಲ್ಲಿ ಒಂದು ಭಾಗ ; ಒಂದು ನಿರ್ದಿಷ್ಟವಾದ 
ಸಂಖ್ಯೆಯಿರುವ ಕುದುರೆಯ ಸೇನೆ; p “ಬಿರಾದರಿ -ಕುದುರೆ 
ಸೇನೆಯ ಒಂದು ಭಾಗ, ಸವಾರ ಕಚೇರಿ ಇಲಾಖೆಯಲ್ಲಿ ಬಿರಾದರಿಗೆ 


2499) . 


ಇರಬೇಕಾದ ಕುದುರೆ ಸಂಖ್ಯೆಯನ್ನು ್ಹಗೊತ್ತುಮಾಡಿದಾರೆ” 
(ಶತ್ರಶಾ- 5ನುಂಂರ, ೨) : ಖಾಸಾ ಬಿರಾದರಿ ಖಾಸಾಬಾರು, 


ಕಂದಾಚಾರ ವಗೈರೆ ಜನರಿಗೆ ಸೇರಿಸಿಕೊಂಡು ನಿಂತರು (8ಶ್ರಶಾ. ೬೩) ; 
ಪೇಶ್ವೆ ಶ್ರೀಮಂತ ಬಾಜೀರಾಯರನ್ನೂ ಕೈಸೆರೆ ಹಿಡಿದ ಬಿರಾದರಿಯಲ್ಲಿ 
ನಾನು ಸೇರಿದ್ದೆ (ಮುಸುಗ- ೦66). 
[«-ಪಾರ. ಹಿ೦. ಮರಾ. ಬಿರಾದರೀ ಇ ಬಂಧುವರ್ಗ ; ಬಳಗ] 
ಬರಿ, (ಕ್ರಿ). ಬಿರಿದ (ಭೂತಕೃ), ಬಿರಿದು (ಭೂತನ್ಯೂ). ೧. ಒಡೆ ; 
ಬಿರುಕುಂಟಾಗು ; ಹಿಸಿದು ಹೋಗು; “ ಬಿ೦ - - ಸ್ಫುಟನೇ ? 
(8ನುರಾ? ;: ಭರದಿಂದಂ ದಂಡದೊಳ* ತಾಟಿಸಿದೊಡೆ ವಿಜಯಾರ್ಧಾಚಳಂ 
. ತೊಟ್ಟನಾಗಳ್‌ ಬಿರಿದತ್ತು (ಅರಿತು. ೦೩-೩೬); ಒತ್ತಂಬದಿಂ ಬರ್ಪ ಕೆವ್ಮಿಂ 
ಬಿರಿಯಲ್ಪೆಟ್ಟಂಗಳ್‌ (ಕಾದಂಫೂ - ೦೭೩) : ಬೆಳೆದು ಬೀಗಿ ತಮ್ಮಿಂ ತಾವೆ 
ಬಿರಿದು ಬಿರಿವಟ್ಟು ಸುರಿವ ದಾಳಿಂಬದ ಪಣ್ಗಳ ತನಿರಸದ ಪರಿಮೊನಲೆ 
ಪರಿನೀರಾಗೆ (ಶಂಕಕ0- ೦೦೬-೦೩). ವ. (ಹೂವು) ಅರಳು ; ವಿಕಾಸ 
ವಾಗು : ಬಿರಿದೊಂದು  ಮಂಗುಳ ಕಂಪಿನೊಳೆ ಮೊಗಂಗಿಡುವುವು 
ತುಂಬಿಗಳ್‌ (ಶಂಶಕಾ. ೦-೩೬) : ಅಂಗಜಾತನ ಪುಷ್ಪಶರ ಬಿರಿದಪ್ಪವೆಂದು 
ಹೊಂಗಟ್ಟುಗಳ ಬಿಗಿದಂತೆ ಉಂಗುರಗಳನಿಕ್ಕಿದರು (ನೋತತ- 


೨೩-೪೨). "ನಸುವಿರಿ' ಪರಾ. 
ಬಿಬ್ಬಿರಿ ಬಿರಿ, ಬಬ್ಬರಂಬರಿ, ಬಿಬ್ಬರಬರಿ (ದ್ವಿರುಕ್ತಿ) : ಕರಿ ಮಕರ:ಗಳ 
ಕಯ್ಕೇಣಾನೊಳ್‌ ಬಿಬ್ಬಿರಿ[ ಪಾಕಾಂ. ಬಿಬ್ಬರಿ ಟೆ ಬಿಚ್ಚಿರಿ]ಬಿರಿದೊಡೆದ 


ಮುಕ್ತಾಪುಟೋದರಂಗಳೊಳಗಣಿಂದಮುಚ್ಚಳಿಸಿದ ತಾರಾತರಳವಮುಕ್ತಾ 
ಫಳಂಗಳುಮಂ (ಅರಿತು. ೦೨-೭೯ ವ) ; ಬಿಸಲೊಳೆ ಬಿಬ್ಬರಂ ಬಿರಿವ ಮಸ್ತಕ 
ಶುಕ್ತಿಕೆಯಿಂದೆ ಮುತ್ತಿ ಮುಂಂದೆಸೆ ಕವತಂದೊಡಾಂತಿರುತೆ 

ಪುಷ್ಕರಮನೆತ್ತಿದುದಂದು ನಭಕ್ಕದೆೊಂದಿಭಂ (ಕಂದ್ರ ಫೃ. ೪-೬2) ; ಬಡಿಗೊಳೆ 
ಬಿದಾ ಬಿಬ್ಬರ ಬಿರಿದೊಡನುಗೆ ಪೊಸಮುತ್ತು ಕೋಡನೂಅ೨ ಮದೇಭಂ 
ಕೆಡೆದುವು (ಶಂಕಠಾ. 00-00೩) ; ಉರುಮುದದಿಂದಂ ಬಿಬ್ಬರ ಬಿರಿವಂತಿರೆ 
ಬಿರಿದುವಂದು ಮಲ್ಲಿಗೆ ವನದೊಳ್‌ (ನ೬೦ಂಪ್ರಿ: ೦೩-೦೪). ಬಿಬ್ಬಿರಿವಲ್‌ - 
ಸಂದು ಬಿಟ್ಟಿರುವ ಹಲ್ಲು: ಪಜ್‌ದಲೆ ಕುಟನೊಸಲಟಾಗಣ್‌ . .. 


ಬಿರ್ಮಿ 


ಬಿಬ್ಬಿರಿ[ಕಾಕಾ9.೨]ವಲ್‌ ಕುಸಿಗೊರಲ್‌ (ಹುಕೋಕ: ೨-೩೮) « 
[ದೇ.ಜ ತಮಿ. ವಿರಿ; ಮಲ. ತೆಲು. ಎರಿಯು); ತುಳು. ಬಿರಿ, ಬಿರಿಯು] 
ಬಿರಿ (ನಾ). ೧. ಬಿರುಕು: ಸೀಳು: ಮಣ್ಣಿನ ಬಿರಿ[ಣಕಾಂ-ರ]ಯ 
ತೆಅಎಂತೆ ಬಲ್ಲತನವಿಲ್ಲದವನ ಅನುಭಾವಕೂಟ ಕಲ್ಲಿನ ಹೋಟೆಯಂತೆ 
(ಗುಪ್ತಮಿಂ. ಕ. ೨೦೬-೩೬). "ಕೋಟಿವಿರಿ`. “ಬಿರಿವಡು? ಪರಾ. ಪಿ. ತಡೆ; 
ನಿಯಂತ್ರಣ : ತಿಮ್ಮಪ್ಪಯ್ಯ ಒಮ್ಮೆ ಬಾಯಿ ತೆರೆದರೆಂದರೆ ಅದಕ್ಕೆ 
ಬಿರಿಯೇ ಇಲ್ಲ (ಸಕಸ. ೪). ೩. ಕಠಿಣ ; ಕಷ್ಟ; ಬಿಗಿ: ನಿಮಗೆ 
ಅದೇನು ಬಿರಿಯಲ್ಲ, ಆದರೆ ಅದನ್ನು ಒಪ್ಪುವುದೇ ಬಿರಿ (9ರ೧, ೦೦೦) ; 
ಒಬ್ಬರ ಮನಸ ಸಂಬಾಳಸೋದಂದರ ಭಾಳ ಬಿರೀ ಏತಿ (೩ಸರ್ಗ- ೦೭೩): 
ಸಂಸಾರವನ್ನು ಸರಿಯಾಗಿ ಮಾಡಿಕೊಂಡು ಹೋಗುವುದು ಅವನಿಗೆ ಬಿರಿ 
ಯಾಯಿತು (೪ನಂಕಾ. 0). ೪. ಒಂದು ಬಗೆಯ ಆಯುಧ : ಹಾರೆ 
ಬಿರಿ ಕೊಡು ಪೆಟಲ ತಿರುಗಣಿ ಬೀಸುವಲೆ ತಳಿಯ ಮರದ ಗೊಂದಣದ 
ಸಂವರಣೆಯಿಂದಾ ಕೋಂಟೆ ಕಣ್ಣೊಪ್ಪಿತ: (ಸಮ್ಮ. 6-36). ೫. ಚಲಿಸು 


೬೪೭೨ 


ತ್ತಿರುವ ಯಂತ್ರವನ್ನು ನಿಲ್ಲಿಸಲಂ ಅಥವಾ ಅದರ ವೇಗವನ್ನು |` 


ಕಡಮೆ ಮಾಡಿ ಮುಂದೆ ಬೇಕಾಗಿರುವಷ್ಟು ಹೊತ್ತು ನಿಶ್ಚಲ 
ವಾಗಿಟ್ಟಿರಲು ಬಳಸುವ ವೇಗನಿರೋಧಕಸಾಧನ : ಬ್ರೇಕು : “ಚಕ್ರದ 
ಚಲನೆಯನ್ನು ತಡೆಯಲು ಉಪಯೋಗಿಸುವ ಸಲಕರಣೆ ; ಬಿರಿ; ತಡೆ” 
(Bruke. ಇನಿ) ; ರೈಲುಬಂಡಿಗಳಲ್ಲಿನ ಪ್ರತಿಚಕ್ರಕ್ಕೂ ಬರಿ(brake) 
ಯನ್ನು ಒತ್ತಲು ಇವನ್ನೇ ಉಪಯೋಗಿಸುವರು (ಶಾಂಶ್ರ. 1 ೦೬೭); 
ಕೆಲವು ಬಂಡಿಗಳಲ್ಲಿ ನಿರ್ವಾತ ಬಿರಿಗಳ ಬದಲಿಗೆ ವಾಯುಸಂಕೋಚನೆಯ 
ಬಿರಿಗಳಿವೆ. (ಎಕ್ನಾವಿ- ೫). ೬. ಅಗಳಿ ; ಚಿಲಕ: ಮನೆಬಾಗಿಲು 
ಮುಚ್ಚಿ ಬಿರಿ ಕಟ್ಟಿಬಿಟ್ಟು ಊರು ಮುಂದಕ್ಕೆ ಹೊರಟು ಹೋದನು 
(ಕಥಾಮಂ- 77, ೩೨)- [ಇ ಬಿರಿ) 
ಬಿರ್ರಿ, "ಬಿಟ್ಮು' ನೋ. 
ಬಿರಿಕಂಡ (ವಾ). ಸೀಳಿಹೋದ ಮಾಂಸ: ನೇರ್ವಲ್ಲಿ ಕೆನ್ನೆತ್ತರುಂ 
ಬಿರಿಕಂಡಂಗಳೆ ಬೀಟಲ್‌ (ಶಾಶರಾ- ೯೪-೬೩)” (ಬಿರಿ, 1 ಕಂಡ] 
ಬಿರಿಕಿ “ಏರಿಕ್ಕಿ' ನೋ. 
ಬಿರಿಕು. ಬಿರುಕು (ನಾ). ೧. ಒಡಕು; ಸೀಳು : ಪುದಿದ ತನಿವಣ್ಣ 
ಬಿರಿಕಿಂದುದಿರ್ದೆತ್ತಂ ರಾಸಿಯಾದ ಬಿಟ್ಟುಗಳಿಂ (ಕಜ್ಮಳಾ. 009). ಬಿರುಕು : 
೧. ರಸದಾಳಿಂಬದ ಪಣ್ಣ ಬತ್ತು ಬಿರುಕಿ೦ಿ ತೋರ್ಪಂತೆ (ಸೂಕ್ತಿಕು. 
90 ೦94); ಹೋಳಾದ ಕವಚವ ಹೊಲಿಸಿದರು ಬಾಹುರಕೆ ಸವಗದ ಬಿರುಕ 
ಬೆಸಸಿದರು (ಕುಠಾರ. 8-4೬). ವಿ. (ಆಲಂ) ವೈಮನಸ್ಯ ; ಮಾನಸಿಕ 
ಒಡಕು ; ಪಂತಕುಟುಂಬದಲ್ಲಿ ಮೂಡಿದ ಬಿರುಕು, ಈ ಒಂದು ಸಣ್ಣ 
ಮಾತಿನಿಂದಾಗಿ ಊರು ತುಂಬ ಹರಡುವುದು ಬೇಡ (ರೀಶಹ- 11. 9). 
ಬಿರುಕು: ಬಿಡುಎ೧. ಸೀಳಿಹೋಗಂ : ನೆಲ ಕಿತ್ತು ಹೋಗಿದೆ. 
ಎಡೆಗಳು ಬಿರುಕು ಬಿಟ್ಟಿವೆ (ರಂಗಕ- 000). ೨. (ಆಲಂ) ವೈಮನಸ್ಯ 
ಬರು : ಒಡಕುಂಟಾಗು : ತಪ್ಪುತಿಳುವಳಿಕೆಯಿಂದ ಆಪ್ತಸ್ನೇಹಿತರಿಬ್ಬರ 
ವಿಶ್ವಾಸದಲ್ಲಿ ಬಿರುಕುಬಿಟ್ಟಿತು (ಕೂತ). [ವ ಬಿರ್ಮಿ./ತುಳು. ಬಿರ್ಕೆ] 
ಬಿರಿಕುಂಟೆ (ನಂ). ಬಂಡಿಯ ಓಟವನ್ನು ನಿಯಂತ್ರಣ ಮಾಡುವ 
ಸಾಧನ : ಗಾಡಿಯು ಓಟವನ್ನು ನಿಯಂತ್ರಿಸುವ ತಡೆಮರ : 
ಇಳುಕಲಲಿ ಬಿರಿಕುಂಟೆಯೊತ್ತಿ ಮಂಲುಕಿತು ಕುಲುಕಿ... . ಮುರುಕು 
ಬಂಡಿ (ತಂಕೆಮು- ೨೪-೧೦). [ ಬಿರಿ * ಕುಂಟ್ಮೆ] 
ಬಿರಿಗಲ್ಲು "ಬಿಜುಗಲ್‌' ನೋ. 
ಬಿರಿಗಳಿಕೆ (ನಾ). ಅರಳುತ್ತಿರುವ ಮೊಗ್ಗು : ಕುರುವಕದಂಕುರಮನದಜ 
ಬಿರಿಗಳಿಕೆಯುವುಂ . . , ತಾವರೆಯೆಲೆವಟ್ಟ ಲ್ಲ ಳೊಳಮೊಟ್ಟೆ ಕಟ್ಟಿ (ಉನ: 


೦-೩೬ ವ). (ಬರಿ, 3. ಕಳಿಕ್ಕೆ (-ಕಲಿಕ್ಕೆ)) 


೩೦ 


25 


40 


45 


ಬಿರಿವಣ್ಣು 


ಬಿರಿನನೆ (ನಾ). ಅರಳುತ್ತಿರಂವ ಮೊಗ್ಗು ; ಬಿರಿನನೆ ನಾರು ಬೀರದೇ ? 
(nvoo. ೨೮-೩೪), [ಬಿರಿ, 4 ನನೆ] 

ಬಿರಿಬಿರಿ (ನಾ). ಒಂದು ಅನುಕರಣಶಬ್ದ ;: ದೂತರು ಬಿರಿಬರಿ 
ನೋಡುತ ಭರದೊಳು ಚಾಪದ ಸರಳಿನೊಳೊಗೆಯುತ ಹರಣವ 
ಕಳೆಯುತಲಿ (ಹಮುಕ- ೧೬); ಆ ತರುಣಿ ಬಿರಿಬಿರಿ ನೋಡುತ್ತಲೇ 
ಇದ್ದಳು. (ತರೋ, ೦೬೩) ; ಭುವನದ ಭಾಗ್ಯವು ಬಿರಿಬಿರಿ ಬರಿದಾಗ 
ಕವಿ ರಚಿಪನು ತನ್ನ ಕೃತಿಯ (ಇಂತಾಶ- ೬೬-೦೬) - 

ಬಿರಿಮುಗುಳ್‌, ಬಿರಿವಂಂಗುಳು (ನಾ). ಅರಳುತ್ತಿರುವ ಮೊಗ್ಗು: 
ತಳಿರ ನಿಜ್‌ದಳಿರೆ ಮುಗುಳ ಬಿರಿಮುಗುಳ ಮಿಡಿಯ ಕಿಟುಮಿಡಿಯ 
ಬಲ್ಮಿಡಿಗಳೊಳೆಅಗಿ (ಶಂಶಂಾ. 3-8 ಪ) ; ಇರವಂತಿಯೊಳ್‌ ಮೆಣಕಿವ ಬಿರಿ 
ಮುಗುಳ್ಗಳಂ ಕೊಂಡು (೧8ರ. ೩-೨೨) ; ಸುರಯಿಯ ಬಿರಿಮುಗುಳು 
ಮನದಲಿ ಪೂವುಮಂ .. . ತಾವರೆಯೆಲೆವಟ್ಟಲ್ಲಳೊಳಮೊಟ್ಟಿ ಕಟ್ಟಿ (ಲಯವ. 
೦೩-೩೬ ವ) . ಬಿರಿಮುಗುಳು : ತಳಿತಿಹ ಬಿರಿಮುಗುಳನೀಕ್ಷಿಸುವ ಮಜ 
ದುಂಬಿಗಳ ಮೇಳವದ . , . ಪಕ್ಷಿಮೃಗಕುಲವೆರಸಿ ಮೆಆ್‌ದವು ಬನದ 
ಸುತ್ತಲು (ಕುವ್ಮಾಅ- ೩-೨); ನಸುನಗುವೊಲು ಬಿರಮುುಗುಳ ಶೃಂಗಾರದ 
ಮಲ್ಲಿಗೆಯಿಹುವು (ಕಂನಎ. ೭-೩೦).- [ಬಿರಿ, ೪ ಮುಗುಳಿ] 

ಬಿರಿಮುಗುಳು “ಬಿರಿಮುಗುಳ್‌' ನೋ. 

ಬಿರಿಮೊಗ್ಗೆ (ನಾ). ಇ ಬಿರಿಮುಗುಳ್‌ : ಚಂಪಕದ ಬಿರಿಮೊಗ್ಗೆಯ 
ತುದಿಗಮೃತದ ಘುಟಿಕೆಯನಿರಿಸಿದವೊಲು (ಇಯಕಾ. 8-೪; ಸಾಂಗದಿಂ 
ಮಾಸಲಾಗಿರ್ದ ಬಿರಿಮೊಗ್ಗೆಯ ನಖಂಗಳಿಂದರಿಯುದೆಯುತಿಸಾವದಾನ 
ದಿಂದ... ಶಿರುವುತಲಿರ್ದರು (ನವಮೋ. ೨೪-೩೭). [ಬಿರಿ + ಮೊಗ್ಗೆ] 

ಬಿರಿಯಾನಿ. ಬಿರ್ಯಾನಿ (ನಾ). ಮಾಂಸವಿಶ್ರಿತವಾದ ಒಂದಂ ಬಗೆಯ 
ಕಲಸವನ ಸು ಕೋಳಿಮರಿಯ ಮಾಂಸ ಅಥವಾ ಸಿಗಡಿಮಾನುಗಳಿಂದಲೂ 
ಇದೇ ರೀತಿ ಬಿರಿಯಾನಿ ತಯಾರಿಸಬಹುದು (*ರುಸೌ. ೯). ಬಿರ್ಯಾನಿ ; 
ಬಿರ್ಯಾನಿಯನ್ನು ತಯಾರಿಸುವ ವಿಧಾನವನ್ನು ಆ ಪುಸ್ತಕದಲ್ಲಿ ಹೇಳಿದೆ 
(ರೂಢಿ) - [ - ಪಾರ. ಬಿರ್ಯಾನ್‌ = ಬೇಯಿಸಿದ ಅಧವಾ ಹುರಿದ; 
ಹಿಂ. ಬಿರಿಯಾನಿ; ಮರಾ. ಬಿರಿಯಾಣೀ. ಬಿರ್ಯಾಣೀ) 

ಬಿರಿಯಿಕ್ಕು (ಕ್ರಿ). ತಡೆ ಹಾಕು ; ನಿಯಂಶ್ರಿಸು : ಪಂತಿಪಂತಿಯ 
ಪೊಂಜುಗಳ  ಕೆಂಜೊಡರ್‌ವೆಳಗು ತನ್ನನೆಣ್ಣೆಸೆಯಿಂದಮಾವರಿಸುವಂತೆ 
ವೋಲ್‌ ಬಿರಿಯಿಕ್ಕಿದನು ತನ್ನಂಫ್ರಿಶೀಘ್ರತೆಗೆ (ಶ್ರೀರಾಮಾ. ೬೦೩-೭೦). 

[ ಬಿರ್ಕಿ + ಇಕ್ಕು ] 

ಬರಿಯಿಸು. ಬಿರಿಸ್ಸು (ಕ್ರಿ) - ೧. ಸೀಳು : ಹೋಳು ಮಾಡು : ಆಭೀಳ 
ನಿಸ್ಲಾಳೆನಾದಂ ನೆಲಕ ವಮಿಕ್ಕಂಭೋ ಜಗರ್ಭಾಂಡಮನೆ ಬಿರಿ[2೫೫೫9. ರ) 
ಯಿಸುತ್ತಿರ್ವ್ಬನಂ ಬೇಗದಿಂ ತಾಂ ಪೊಜಮಟ್ಟಂ (ಕುಸುಮಾ. 9೨). 
೨. ಅರಳಿಸು : ವಿಕಾಸಗೊಳಿಸು : ಸುರಯಿಯ ಬಿರಿಮುಗುಳೊಳು 
ರವದಳಿಪತಿ ಬಿರಿ[॥ಾಕಾಂ. ರ]ಯಿಸೆ (6ರ೯ನೇ. ೬-೮): ಬಿರಿಸ್ಕು : 
೧. ಎರಹಿಗಳೆದೆ-. ನು ಬಿರಿಸುವ ಮಳೆಮೋಡ ಗಗನದೊಳೆದ್ದಿದೆ ನೋಡ 
(ಇಂಶಾಶ- ೯-೪೦). ನಿ. ಕೇಳದೆ ಹೋದರು 
ರವಿ ಬಿರಿಸುವನು (ಕಾಶ. ೧೦೬-೦೯). [ಬಿರಿ + ಇಸ್ಕು) 

ಬಿರಿಯೂರ್‌ (ನಾ). ಒಂದು ಊರಿನ ಹೆಸರು: ಮಹೇನ್ಮ್ರಮ್‌ 
ಅಜಯೆತ್‌ ಬಿರಿಯೂರ್‌ ಸುಜೂ೦*್‌ ಅನ್ಯತ್ರ ಸಾಮಿಯರಣೇ [COT 
೦೪೨೦, ೧೦-೩೬; ೪62). [? + ಊರ] 

ಬಿರಿವಡು (ಕ್ರಿ). ಬಿರುಕು ಬಿಡು; ಸೀಳಿಹೋಗು : ಬೆಳೆದು 
ಬೀಗಿ ತಮ್ಮಿಂ ತಾವೆ ಬಿರಿದು ಬಿರಿವಟ್ಟು ಸುರಿವ ದಾಳಿಂಬದ ಪಣ್ಣಳ 
ತನಿರಸದ ಪರಿವೊನಲೆ ಪರಿನೀರಾಗೆ (ಶಃಶತಂ. ೧೦೭-೨೦೩) - [ಬಿರಿ 4 ಪಡ್ಕು? 

ಬಿರಿವಣ್ಣು (ನು). (ಚೆನ್ನಾಗಿ ಮಾಗಿ) ಸೀಳಿದ ಹಣ್ಣು: ಬಿರಿದ ಹಣ್ಣು: 


ತಾವರೆಹೂವನು ತಾನಾಗಿ 


ಬಿರಿವಾಯಿತ ೬೪೭೩ ಬಿರುದಿಕ್ಕು 
ಗಾಳಿಯೊಲಹಿಗೆ ನಿಲುಕುವವು ಹೊಂಬಾಳೆ ಖಚರೀಜನೆದ ಕಬರಿಗೆ ಬಾಳೆ ಬಿರುಗಾವಲ್‌ (ನಾ). ಭದ್ರವಾದ ಪಹರೆ ; ಬಿಗಿಯಾದ ಕಾವ 
ಬಾಯ್ದೆಣಕಿಸುವವು ಬಿರಿವಣ್ಣಿನ ರಸಾವಳಿಗೆ (84ರ. 1-4-04). ಅವರನ್ನೆಲ್ಲಾ ನಿರಾಯಧರನ್ನಾಗಿಸಿ, ಬಿರುಗಾವಲ್ಲು ಡುತ್ತಿರು WR 
( ಬಿರಿ * ಪಣ್ಣ್ಣ (ಪಣ್‌) ] (ಜರುಗಂ- ೨೩-೧): [ಬಿರು, (ಎಬಿಲ್ಲು) + ಕಾವಲ್‌] 
ಬಿರಿವಾಯಿತ (ನಾ). (?) : ತಿಗಳಾಂಣ್ಯ ಮಂಗಳಾಣ್ಕಾದಲ್ಲಿ ನೆಟ್ಟ ಕಲ್ಲು ಬಿರುಗಾಳಿ "ಬಿಮಿಗಾಳಿ' ನೋ. 
ಬಿಟ್ಟ ಬಸವಿ ಆಚಾರ ವ್ಯವಹಾರಕ್ಕೆ ಪವಾಡಪುರುಷ ಬಿರಿವಾಯಿತನೆಂದು| 5 |ಬಿರುಗು (ನಾ). (ಆಲಂ) ಬೆಪ್ಪು ; ಮೊದ್ದು ; ಪೆದ್ದು : ಹಾಂಗೆಲ್ಲಾ 
ಕೊಟ್ಟಂಥಾ ಧರ್ಮ (ಎಳ. ೩೪1- ಗುದ್ಮಿ. ೬೩-೬೬: ಸು. 1672). [2] ಹೇಳಬ್ಯಾಡೀ ! ಅಯ್ಯೋ ನನ್ನ ಬಿರುಗುಮಗಳೇ 1 (ಪಾಲಿನ. ೪೩)- 
ಬಿರಿವೂ (ನಾ). ಅರಳಿದ ಹೂವು : ಬಿರಿವೂವಂ ನಗುವ ನಾಲ್ಕು ಮೊಗಮುಂ [ಆ ಸಂ. ಭೃಗು) 
(ಕಲ್ಮಳಾ- ೨೯೩) : ಕೊಸಗಿನ ಬಿರಿವೂವಂ ಕೈವಿಡಿದಂದದಿನೊರ್ವ ಕಲಾವಿದೆ ಬಿರುಗುಟ್ಟು “ಬಿಜುಗುಟ್ಟು"' ಮೋ. 
ಪಿದಿದು ವಿರಾಜಿಸಿದಳು ಚಿನ್ನದ ಕಾಳಂಜಿಯನು (೬ಯಾಾ. ೨-೦೬). ಬಿರುಗೂದಲು (ನಾ). ಬಿರುಸಾದ ಕೂದಲು : ಒರಟುಕೂದಲು : 
[ ಬಿರ, + ಪ್ಯೂ) ೩0 ಇವುಗಳಲ್ಲಿ ಬಿರುಗೂದಲುಗಳಿದ್ದು ಚಲನೆಗೆ ಇವುಗಳಿಂದ ಸಹಾಯ 
ಬಿರಿವೊಡೆ (ನಾ). ಒಡೆದ ಹೊಟ್ಟೆ ; ಸೀಳಿದ ಉದರ ; ಗಜಮಂಖನ ಬಿರಿ ಒದಗಿದೆ (ಕಂಕೋ. 1, 0%) : ಬಿರುಗೂದಲುರೂಪ - ಭಾಗಗಳು 


ವೊಡೆಯ ಪಾವಂ . . . ತನ್ನ ಬಸವನಂ ಇನ್ನಾನುಂ ಪಗೆಯಂ ಮಲಕಿತು 

ಸಂತಂ ಪುದುವಾಟ್ವುದೆಂದು ಬುದ್ಧಿವೇಟಿಲೊಡಂ (0ಉರೂಕ್ಕ. 9೨-03)- 
(ಬರಿ, + ಪೊಡೆ, ] 

“ಬಿರಿಯಿಂಸಂ' ನೋ. 


ಬಿರಿಸ್ಕು 15 


ಬಿರಿಸ್ಕು "ಬಿಜುಸು' ನೋ. 
ಬಿರಿಹೊಳ್ಳೆ (ನಾ). ಆರಳಿದ ಮೂಗಿನ ಹೊಳ್ಳೆ : ಮುರುಟಿದ 
ಮುಸುಡಿನ ಹಳ್ಳದ ಮೂಗಿನ ಬಿರಿಹೊಳ್ಳೆಗಳ ಮೃಗವಿದಿಗೋ 


ಗುಡ್ಡೆಯ ಕಣ್ಣುಗಳ ! (ಸರಸ. ೩೭). 
ಬರು, :ಬಿಣ್ಕು' ನೋ. 
ಬಿರ್ಕು "ಬಿಜ್ಮು' ನೋ. 
ಬಿರುಕಿಸು (ಕ್ರಿ). ಬಿರಿಯಂವಂತೆ ಮಾಡು; ತೆರೆ: ಎ೧... *ಗ 
ಬಿುಕಿಸಿದ್ದ ತುಟಿ ಇನ್ನೂ ಹಾಗೆಯೇ ಇದ್ದಂತೆ ತೋರಿತು Ge ೦೩) 
[ ಬಿರುಕು (< ಬಿರಿಕು) *-— ಇಸ್ಕ್ಮು ] 


[ ಬಿರ್ದಿ -- ಹೊಳ್ಳೆ) 


20 


ಬಿರುಕು " ಬಿರಿಕು' ನೋ. 25 
ಬಿರುಗಡಲು (ನಾ). ಕ್ಷೋಭೆಗೊಂಡ ಸಮುದ್ರ; ಪ್ರಕ್ಷಂಬ್ಧವಾದ 
ಸಾಗರ : “ಭಾರಿ ಬಿರುಗಾಳಿ, ಚಂಡಮಾರುತ; ಬಿರುಗಡಲು” 6 ್‌್‌ 


| 
86೦೯೫, 868- ಇಂಕಾ); ಬಿರಿದ ಕಮ್ಮಲರ್ಗಳಲಿ ಮಂಗುಳುನಗುತಿಹನಂ 
ಬಿರುಗಡಲ ನಿಲುಗನ್ನಡಿಯಲಿ ನಿರುಕಿಪನು (೧9೬೦. ೨-೪). 
[ ಬರ್ಮು (ಬಿಟ್ಟು) 3- ಕಡಲು (“ಕಡಲ್ಸ್‌) ] 
ಬಿರುಗಣ್ಣ (ನಾ). (ಕೋಪದಿಂದ) ಕಣ್ಣನ್ನು ಉಗ್ರವಾಗಿ ಜ್‌ 
ವವನು: ಲೇಖನಿ ಉದ್ದವಾಯಿತೆಂದು ಬಿರುಗಣ್ಣರಾಗಬೇಡಿರಿ 
(ಕುಂಗ್‌ ಪು. ೪). [ ಬಿರುಗಣ್ಣು ಬ ವರಗೆ, 
ಬಿರುಗಣ್ಣು (ನಾ). (ಕೋಪದಿಂದ) ಉಗ್ರವಾದ ಕಣ್ಣು: ಗುರುತರ 
ದಪರಾಥವೆನ್ನಿ ೦ದಲಾಯಿತೆ ಬಿರುಗಣ್ಣ ನೇತಕೆ ಬಿಡುವೆ ಹಃ 9-೪): | 36 
ಭೀಮಸೇನನು ಕೆಂಪಾದ ತನ್ನ ಕಣ್ಣು ಗಳನ್ನು ಅರಳಿಸಿ ಬಿರುಗಣ್ಣಿನಿಂದ 
ನೋಡುತ್ತ ... ಪ್ರತಿಜ್ಞೆ ಮಾಡಿದನು (ನತಳಾ. ೦೦೩) ; ಆನೆಯು ಮುಟ್ಟ 
ಲಿಲ್ಲ. ಬಿರುಗಣ್ಣಿನಿಂದ ನೋಡಲಾರಂಭಿಸಿತು (ಕ್ರೀರಾಯ. ೧೪). 
[ ಬಿರು, (ಇಬಿಟ್ಯು) *- ಕಣ್ಣು (ಕಣ್‌) ] 
ಬಿರುಗತ್ತಲು 'ಬಿಲುಗತ್ತಲೆ' ನೋ. 
ಬಿರುಗಯ್ದೆ (ನಾ). ಅಧಿಕವಾದ ಕಹಿಯ ಅನುಭವ : ಈ ನಿಮ್ಮ ಬಿರು 
ಗಯ್ದೆಯು ಬೆಟ್ಟಬೇಗುದಿಯ ಜುಗುಪ್ಸೆಯು ಇಂದಿಗೆ ಹಿತ 
`ವಾದುದಲ್ಲ (ಮಂಕ್ರಕ. ೩೪-೦). [ ಬಿಮ್ಮು (-ಆ ಬಿಜು) * ಕಯ್ದೆ ] 
ಬಿರುಗಾರ್ಮಳೆ (ನಾ). ಕಾರ್ಗಾಲದ ಬಿರುಸಾದ ಮಳೆ: 
ಹೊಯ್ಯುತಿದೆ ಬಿರುಗಾರ್ಮಳೆ (6ಗ್ಗಹೂ. ೬೪). 
[ಬಿರ್ಮು (ಆ ಬಿಜ್ಜು) 4 ಕಾರ್ಮಳೆ (ಎಕಾರ್ಮಚಕ?)] 


ಹೊರಗಡೆ 
48 


ಸಣ್ಣ. ದಪ್ಪ ಬುಡದಿಂದ ಕ್ರಮೇಣ ತುದಿ ಚೂಪು (ಟರೆ. 09). 

[ಬಿರ್ಮು (« ಬಿಜ್ಜು) 4 ಕೂದಲು (-ಆ ಕೂಂದಲ್‌)] 

ಬಿರುಜವ್ವನ (ನಾ). ಕಠಿಣವಾದ "ಕುಚ: ನಿನ್ನ ತುಂಬುವರಯದ 
ಗಂಡದೋಳ್ಗಳ  ತಳ್ತೆಪ್ಪೆಗೆಯಲ್ಲಿ ನನ್ನೀ ಬಿರುಜವ್ವನದ ಬಿಗಿಪಿನ 
ಆನಮ್ರತೆಯ ಕರ್ಕಶಾಹಂಕಾರವನ್ನೊಡೆದು ಮಣ್ಮಳಿಗಿಳಿಹಿ ಬಾಗಿಸಿಕೊೊ ! 
(ರೆಟ್ಮ9. 6೭-೬೩). [ಬಿರು, (ಬಿಜ್ಜು) + ಜವ್ವನ] 

ಬಿರುಡೆ « ಬಿರಡ್ಕೆ' ನೋ. 

ಬಿರುದ (ನಾ). ಗೌರವಸೂಚಕವಾದ ಪ್ರಶಸ್ತಿಯನ್ನು ಪಡೆದವನು; 
ಬಿರುದು ಗಳಿಸಿದವನು : ಧನದರನ್ನರಿವರೆನಿಪ ಪರದರಿಂ ದೇವರನ್ನರಿವರೆನಿಪ 
ಬಿರುದರಿ೦ (ಕಂಶಠಾ. ೩-3೨ ಕೆಗಳೆ) ; ಬಿರುದರ ವಿಂಕಮಂ ಕಿಡಿಸಿ (ಎಳ. 1/1೬. 
ಶಿಾ೦- ೩೩೪-೦೩ ; ಸು. 1100) ; ನುಗ್ಗಾಯ್ತು ಬಲ ಸುಮ್ಮಾನ ಬೀತುದು 
ಬಿಮುದರಿಗೆ ಕಾಲೂಟತಪವಸಾನ (ಕುವ್ಮಾಳ: 2-09). [ಬಿರುದಂ- -೮ಅ,] 

ಬಿರುದಂಕ (ನಾ). ೧. ಪ್ರಶಸ್ತಿಯಿಂದುಂಟಾಗುವ ಖ್ಯಾತಿ,- ಪ್ರಸಿದ್ಧಿ : 
ಬಿಂದ ಬಿರುದಂಕದ ವಿಡಾಯದ ಹರಿಗೆಕಾಜರ ದೊತ್ತದೊತ್ತಿ 
ನುಭಯಪಾರ್ಶ್ವದೊಳಿಂಬುಗೊಂಡು (ಪಮ್ಮಾರ- ೩-೩೩ವ)- ೨. ಎಬಿರುದ ; 
ಬಿರುದಂಕದ (ರ, ಂತೆ ಪೋಗದೆ ಕಾದುವರ್‌ (ರರ್ನೂನ್ಮ. ೩-೩೩) 

[ಬಿರುದು + ಅಂಕ್ಕ) 


ಬಿರುದನಿ "ಬಿಜುದನಿ' ನೋ. 
ಬಿರುದಾಯತ (ನಾ). ಪ್ರಸಿದ್ಧಿಯನ್ನು ಹೊಂದಿದವನು ; ಪ್ರಖ್ಯಾತ 
ನಾದವನು ; ರಾಯ ಮೆಚ್ಚಿದ ಸಾರಥಿಯೆ ಬಿರುದಾಯತ [ಕಾಕಾ. ಕನು 


ನೀನೆಂದು ಕೊಂಡಾಡಿದನು ಬಾಹುಕನ (ನಳಕ. 6-೬೨). 
[ಬಿರುದು 3. -- ಆಯತ್ಯ (ಆ - ಆಯ್ದ)] 
ಬಿರುದಾವಲಿ, ಬಿರುದಾವಳಿ (ನಾ). ೧. ಗೌರವಸೂಚಕವಾಗಿ ಕೊಡುವ 
ಪ್ರಶಸ್ತಿಗಳ ಸಮೂಹ : ಬಿರುದುಗಳ ಸಾಲು. ಶಿ. (ಆಲಂ) ಅಡ್ಡ 
ಹೆಸರುಗಳ ಗುಂಪು: ಗುರುಗಳು ಕೊಟ್ಟ ಈ ಬಿರುದಾವಲಿಯಿಂದಲೇ 
ಒಬ್ಬರನ್ನೊಬ್ಬರು ಕೂಗಿ ಕರೆಯುತ್ತಿದ್ದರು (ಕೂಗೋ. ೨). ಬಿರುದಾವಳಿ: 
೧. ಕಹಳಾಧ್ವನಿಗಳಿಂ ಬಿರುದಾವಳಿಯನೋದುತ (ಶಠ್ಮರಾ- ೯-೦೦); ಮಲೆತ 
ಹಗೆವನ ಪಡಿಮುಖದ ಬಲುದಲಗೆಯಲಿ ಗದೆಯಿಂದ ರಾಯನ ಬಲುಹ 
ಬಿರುದಾವಳಿಯ 'ಬರೆವೆನು (ಕುನ್ಮಾಗ . ೫-೩4): ಬಿರುದಾವಳಿಯ ಪದ್ಯವ 
ನೋದಲಾಗಿ ... ಸಂತೋಷವಂ ಪಟ್ಟು (ತಕ. 0) - [ಬಿರುದು ೬ ಆವಲಿ] 
ಬಿರುದಾವಳಿ “ಬಿರುದಾವಲಿ' ನೋ: 
ಬಿರುದಿಕ್ಕು (ಕ್ರಿ). (ಒಂದು ಉದ್ದೇಶಕ್ಕಾಗಿ) ಸವಾಲು ಹಾಕು; 
ಸವಾಲು ಎಸೆ: ಧರಣಿವಕುಲೋತ್ತು ೦ಗಚೋಳರಾಯಂ ತನ್ನ ಪುರಕೆ 
ರೋಗದ ಮೇಲೆ ಬಿರುದಿಕ್ಕೆ ಜಂಗಮಂ ಭರದೆ ಕುಷ್ಮವ್ಯಾಧಿಯಿಂ ಬರಲ್‌ 
ಕಂಡು (ಕೆಂಪು- ೩8-೩೨). [ಬಿರುದು + ಇಕ್ಕು) 


ಬಿರುದು 


ಬಿರುದು (ನಾ). ೧. ಗೌರವಸೂಚಿಕವಾಗಿ ಕೊಡುವ ಹೆಸರು. 
ಪ್ರಶಸ್ತಿ: ಕುಡೆ ಪಡೆದಂ ವಶ್ಯವಾಣಿ ಕವಿಚಕ್ರವರ್ತಿಬಿರುದಂ ಬಾಣಂ 


(ಕಾಶತಂ. ೪-೬); ಜಗಭಂಡರಿವರಿಗೆ ಮತ್ತೆ ಬಿರುದುಗಳೆ (ಕುಪ್ಶಾರ್ರೋ. ೦೦-೪೩); 
ಭಕ್ತವತ್ಸಲನೆಂಬ ಬಿರುದ ಪೊತ್ತಾ ಮೇಲೆ ಭಕ್ತರಾಧೀನನಾಗಿರಬೇಡವೆ 
(ರಂದ. ೦-೯೩-೩). ವಿ. ಪ್ರಶಸ್ತಿಯ ಸೂಚಕವಾದ ಅಲಂಕಾರ 
ಸಾಧನ : ಹೇಡಿ ಬಿರುದ ಕಟ್ಟಿದಂತಾಯಿತ್ತೆನ್ನ ವೇಷ (2ಸನ- ೩೦೦); 
ಬಿರುದಿನ ಪೊಂಬಾವಡೆ ಸೆಡಕಿನ ವಲ್ಲಿ ಕೊರಳ ಮುತ್ತಿನ ಜೂಳೆಯದ 


೬೪೭೪ 


. ಹಯ ಖುರವೆತ್ತಿ ಕುಣಿಯುತೈದಿದುವು' (ಕಂನಂ. ೦೩-೦೪). ೩.| 
ಪ್ರಖ್ಯಾತಿ; ಪ್ರಸಿದ್ಧಿ: "ಬಿರುದಾಯತ' ಪರಾ. ೪. ಸ್ಪರ್ಧೆಗೆ 
ನೀಡುವ ಅಹ್ವಾನ ; ಸವಾಲು: "ಬಿರುದಿಕ್ಕು' ಪರಾ 

ಬಿರುದಂತೆಂಬರ ಗಂಡ ಪ್ರಶಸ್ತಿಯನ್ನು ಳಿಸಿದ. ವೀರರನ್ನು 
ನಿಗ್ರಹಿಸಬಲ್ಲ ವೀರ; ಒಂದು ಬಿರುದು : ಬಿರುದಂತೆಂಬರ ಗಂಡ 
ಭಿ:ಮವಪರಾಕ್ರಮಿ ಧುರಧೀರನೇಕಾಂಗವೀರ (ಕಂಠಏಿ. 0-೨೦); ಸಕಲಕಲಾ 


ಪ್ರವೀಣ ಬಿರುದಂತೆಂಬರ ಗಂಡಂ (362. ೦-೯೬ ವ): ಬಿರುದಂತೆಂಬರ ಗಂಡ 
ಎಂಬ ಮಹಾಬಿರುದು ಶ್ರೀಮನ್ಮಹೀಶೂರಮಹಾರಾಜವಂಶಕ್ಕಲ್ಲದೆ ಇತರರಿಗೆ 
ಸಲ್ಲುವುದಿಲ್ಲ (ಅಕುಗಂ- ೨೦-೦೨)- ಬಿರುದಗುರ್ವ - ತಾನು ಗಳಿಸಿದ 
ಪ್ರಶಸ್ತಿಗಳಿಂದ ವೈರಿಜನಕ್ಕೆ ಭಯಂಕರಸ್ವರೂಪನಾದವನು : 


ವೈರಿಮದಭಂಜನಂ ಬಿರುದಗುರ್ವೃನುಂ (ಸ%3ಇ. ೫%. ೪೦-೨೨: 3069)- 
ಬಿರುದನಿಕ್ಕು ಎ ಬಿರುದಿಕ್ಕು ಸುರಪುರದ ಸೂಳೆಯರ ಸೊಬಗಿಗೆ 


ಬಿರುದನಿಕ್ಕುವ . . . ನವ್ಯಯವ್ವನಭರದ ವನಿತೆಯರೊಪ್ಪಿದರು (ತೊರರಾ- 
0-8-೨೭) ; ಬಿರುದನಿಕ್ಕುವೆನಿನ್ನು ದಶಕಂಧರಗೆ ಕೈ ಮಾಡಿದ ನಿಶಾಟರನರೆವೆ 
ನೆಂದುಬ್ಬರದ ಹರುಷವ ತಾಳ್ಮನಾ ಹನುಮ (ಕೊರರಾ. ೩-೩-೨೭). 
ಬಿರುದ ಭಂಗಾಲಿ ಪ್ರಶಸ್ತಿಗಳನ್ನು ಹೊಂದಿದವರಲ್ಲಿ ಶ್ರೇಷ್ಠ 
ನಾದವನು ; ಒಂದು ಬಿರುದು : ತ್ಯಾಗವಿನೋದಂ ಮುಜು[ಡಿ]ಯ 
ಮಣ್ಣಳಿಕ ಬಿರುದ ಭಂಗಾಜಂ (ಸೌಇಇ- ೫1-1, ೯೭-೭ : 1062). ಬಿರುದ 
ರಂಕುಸ ಎ ಪ್ರಶಸ್ತಿಗಳನ್ನು ಗಳಿಸಿಕೊಂಡವರಿಗೆ ಅಂಕುಶದಂತಿರು 
ವವನು; ಒಂದು ಬಿರುದು : ಮಾವನ ಬಣ್ಬ ಬಿರುದರಂಕುಸ ಬಣ್ಬರ 
ಭೀಮ (ಎಕ- ೪೩, ತಕ್ಕಮು, ೬೦-೦೦ ; 3008) ; ಪರಚಕ್ರಸಾಧನ ಬಿರುದ 
ರಂಕುಸಂ (ಸೌ29- ಸ1-1, 6೩-೦೦ ;` 3042). ಬಿರುದರ ಸಿಂಗ ಎ ಪ್ರಶಸ್ತಿ 
ಯಂನ್ನು ಗಳಿಸಿದವರಿಗೆ ಸಿಂಹದಂತಿರುವವನಂ ; ಒಂದು ಬಿರಂದಂ : 
ಬಿರುದರ ಸಿಂಗಂ ಸಾಮನ್ತಭುಜಂಗಂ (8ೌಇಇ- £1-i ೭೪-೦೦ ; 1041) 
ಬರುದರಾದಿತ್ಮ ಇ ಪ್ರಶಸ್ತಿಯನ್ನು ಗಳಿಸಿದವರಿಗೆ ಸೂರ್ಯನಂತಿರು 
ವವನು ; ಒಂದು ಬಿರುದು : ಕಲಿಗಳ ಮೊಗದ ಕಯಿ ಬಿರುದರಾದಿತ್ಯಂ 
(ಎಳ. vil» 8೫ಂ- ೧೨೦-೪ ; 1048), ಬಿರುದರೂವಾರಿ ಎ. ಕೀರ್ತಿಯನ್ನು 
ಪಡೆದ ಶಿಲ್ಪಿ; ಒಂದು ಬಿರುದು: ದಾಸೋಜನಿಗೆ "ಬಿರುದ 
ರೂವಾರಿ ಗೊಂದಲ: ಬಡಿವ ' ಎಂದೂ . . . ಬಿರುದುಗಳಿತ್ತೆಂದು ಶಾಸನ 
ಗಳಿಂದ ನಮಗೆ ಗೊತ್ತಾಗಿದೆ (ಕಾ6ರ. ೨08) ಬಿರುದಿನಂಕ- ಬಿರುದಂಕ ೧; 
ಎಡೆಯಿಂ ಕೋಲೊಡ್ಡಿದ [ಶಾಣಾ. ಕೋಲಾಡಿದ. ತೋಲಾಡಿದ]ಬಿರುದಿನಂಕ 
ದಂತಿರೆ ಖಚರಂ, (ಅಂತ್ರ. ೩-೬೪) ; ಭುವನಕ್ಕಾರಾಧ್ಯನೆಂಬೀ ನೆಗಬ್ಜಿ ಬಿರುದಿ 
ನಂಕಕ್ಕೆ ತಕ್ಕಂದದಿಂ . , . ಬಿಲ್ಲೊವಜಂ ಗಾಂಡೀವಿಯೊಳ್ಳೂದಿದಂ (ರಾಯಾ. 
೨.೬೦); ಅದಿರದೆ ಪೆಅತೆಗೆಯದೆ ಬೆಚ್ಚದೆ ಬೆದಣದೆ . . . ಕೋಲೊಡ್ಡಿದ 
'ಬಿರುದಿನಂಕದಂದದಿನದೇಂ ಪರಿಚ್ಛೇದಮಾತನೊಳ ಕೂಡಿದುದೋ 
(ಹುಳುರೂ. ೦೨-೬)- ಬಿರುದಿನ ತೊಡರ್‌ = ಬಿರುದಿನ ಸಂಕೇತವಾದ 
ಕಾಲಿನ ಬಳೆ"; ಬಿರುದಿನ ತೊಡರ್‌ ರುಣರುುಣಿಸಲೇಳ್ಲು (ಕಾ8ಕೇ.೬-೦೦ ಫ)- 
ಬಿರುದಿನೋಲೆ- ಪ್ರ ಶಸ್ತಿಸೂಚಕವಾದ ಪತ್ರ: ತನ್ನ ಬಿರುದಿನೋಲೆಗಂಜಿ 
ಜಾಯಿಲಗಳ ನನ್ನೊಡೆಯನ ಕೇಳದಾನು ತನ್ನವರೊಡನಟ್ಟುವಣ ಗಡಮಾ 


46 


ಬಿರುಸರ 


ಕಜ್ಜಕಿನ್ನೆಣಿಯಿಲ್ಲ ಭೂಮಿಯಲಿ (ಕ.ಕಾಸಾಂ. ೦೦-೦೦). ಬಿರುದುಧ್ವಜ 
ಪ್ರಶಸ್ತಿಸೂಚಕವಾದ ಬಾವುಟ ; ಲಾಂಛನದ ಧ್ವಜ : ಕೆಲವು ಭದ್ರ 
ಗಜಗಳು ಬಿರುದುಧ್ವಜಗಳನ್ನು ಮುರಿದು ತಿರುಗುತ್ತಿದ್ದವು (ಕೈವಾರ. ೬೪). 
ಬಿರುದುಪಾಡು, ಬಿರುದ ಪಾಡು ಇ ಪ್ರಶಂಸೆಯ ಕೀರ್ತನೆ ; ಗುಣ 
ಗಾನ : ಬಿರುದುಪಾಡಿನ ಚೂಳಿಗಲಹದ ಕದಡುಜೂಜಿನ ತೊ:ಳುವಲರೊಳ 
ತೋಟಿ ಮಸಗಿತು' ದಿವಸದಿವಸದಲಿ (ಕುವ ಅ. 6-0) ; ಪ್ರತಿಗರುಡಿಕಾಜಿ 
ಬಿರುದ[೫ ೫. ರಿದ, ರುದಿನ]ಪಾಡಿಂಗೆ ಒದಗಲು ವೀರಪಟ್ಟಿಯ ಕಟ್ಟಿ 
ತಿಗುರನೇಟಸಿಕೊಂಬೆ (6ಸನ. ೩೦೦). ಬಿರುದುಪೆಂಡೆಯ = ಬಿರುದಿನ 
ತೊಡರ್‌ : ಬಿರುದುಪೆಂಡೆಯ ಕಾಲೊಳಿಟ್ಟು ಪೊಗಳಿಸಿಕೊಂಬ ಧುರಧೀರ 


ಮಾವತಿಗರು ಇರ್ದರವನೀಶನೋಲಗದೊಳು (ತಂ. ೬-೦೩). 
ಬಿರುದುಬಾವಲಿ ಇ ಪ ಶ್ರಶಸ್ತಿಸೂಚಕವಾದ ವಸ್ತುವಿಶೇಷ : ಬಿರುದು 
ಬಾವಲಿ ಹೆಚ್ಚೆ ? ಹೆಸರು ಹೊಗಳಿಕೆ ಹೆಚ್ಚೆ ? (ಗರ. 6೫-3): ಪೋಲೀಸ್‌ 
ಅಧಿಕಾರಿ . , . ಎದೆಯ ಮೇಲೆ ಬಿರುದುಬಾವಲಿಗಳನ್ನು ಧರಿಸಿದ್ದ ಹಳ್ಳಿ ಯ 


ಹೆಗ್ಗಡೆ-ಇವರೆಲ್ಲ ಅವನ ಬಳಿ ನಿಂತಿದ್ದರು (ಫ್ರನರು- ೬೯) ; 
ದಲ್ಲಿ ಬಿರಂದುಬಾವಲಿಗಳನ್ನು ನೀವೆ: ಹಂಚುವಿರಂತೆ 


ಈ ರಾಜಾಸ್ಥಾನ 


(ತುಬಾ. 83): 


* ಬಾವುಲ್ಕಿ ” ಪರಾ. ಏ ಇದು ದ್ವಿರುಕ್ತಿಯಂತಿರುವ ಒಂದು 
ದ್ವಂದ್ವಪದ. 
[ದೇ.॥ ತಮಿ. ಮಲ. ವಿರುತು ; ತುಳು. ಬಿರುದು, ಬಿರ್ದ್‌ ; ತೆಲು. 

ಬಿರುದು, ಬಿರುದ. /ಸಂ. ವಿರುದ] 

ಬಿರುದುಗೆದಣು (ಕ್ರಿ). (ತನ್ನ) ಪ್ರಶಸ್ತಿಯನ್ನು ಹೇಳಿಕೊಳ್ಳು ; 
ಹಿರಿಮೆಯನ್ನು ಮೆರೆ: EE ಸುರಗಿಯೊಳಹಮಿನದಟರು 
ಬಿರುದುಗೆದಣುತ್ತಹಿತರಿಆ್‌ದಾಡಿದರು (ಕುಪ್ಮಾರೀ- 9-೨೦). 

[ಬಿರುದು  ಕೆದಲ್ದು, (ಎಕೆದಲ3*,)] 

ಬಿರುನಗೆ : ಬಿಜುನಗೆ' ನೋ. 

ಬಿರುನುಡಿ *ಬಿಚುನುಡಿ' ನೋ. 

ಬಿರುನೆಲ (ನಾ). ಒರಟಾದ ಭೂಮಿ; ಬಿರುಸಾದ ನೆಲ: ಬಿರು 


ನೆಲವನ್ನು ಎಂದೂ ಮೆಟ್ಟದಿದ್ದ ಅವನ ಕಾಲಗಳಲ್ಲಿ ನೆತ್ತರು ಹನಿಯುತ್ತಿತ್ತು 
(ಜೀವುಕೂ- ೩೪). [ಬಿರು (ಬಿಜ್ಜು) 4 ನೆಲ] 
ಬಿರುನೋಟ '` ಬಿಟಚಿಿನೋಟ ' ನೋ. 
ಬಿರುಬ ' ಬಿಜ:ಬ' ನೋ. 
ಬರುಬಿಸಿಲ್‌ « ಬಿಚುವಿಸಿಲ್‌ ' ನೋ. 
ಬಿರುಬಿಸಿಲು  ಬಿಜುವಿಸಿಲ್‌ ' ನೋ. 
ಬಿರುಬು " ಬಿಜಿಬು' ನೋ. 
ಬಿರುಮಳೆ " ಬಿಣುವಳೆ ' ನೋ. 
ಬಿರುಮಾತು " ಬಿಳುವಾತಂ ' 
ಬಿರುವರಿ " ಬಿಜುನರ್ಕಿ ' 


ನೋ. 
ನೋ. 


ಬಿರುವಳಿ " ಬಿಐಂವಳಿ ' ನೋ. 
ಬಿರುವುರಿ (ನಾ). ತೀವ್ರವಾದ ಜ್ವಾಲೆ ; ತೀಕ್ಷ್ಣವಾದ ಉರಿ : ಕಂಪಿಸಿತು 
ರೌಪ್ಯಗಿರಿ :' ಸುಗಿದರಮರರ್‌ ಬೆದರಿ ಬಿರುವುರಿಗೆ | (ತತ್ರಾಗ. ೮೩-೨೨೪). 


(ಬಿರು (ಎ ಬಿಜ್ಮು) 4 ಉರಿ] 
ಬಿರುವೆಲರ್‌ " ಬಿಚಿಂಬೆಲರ್‌ ? ನೋ. 
ಬಿರುವೆಲರು " ಬಿಚುವೆಲರ್‌ ” ನೋ. 
ಬಿರುವೇಸಗೆ (ನಾ). ತೀಕ್ಷ್ಣವಾದ ಬೇಸಗೆಯ ಕಾಲ : ದವದ ದಳ್ಳುರಿ 
ದಹಿಸೆ ಬಿರುವೇಸಗೆಯ ಮಲೆಯ ನೀರಸಾರಣ್ಯವೂಂ (ಶ್ರೀರಾಮಾ, WE 
[ಬಿರ್ಯು (ಬಿಲ್ಲು) ಬೇಸಗೆ] 
ಬಿರುಸರ " ಬಿಜಬಿಸರ? ನೋ. 


ಬುರುಸು 


ಬಿರುಸು "ಬಿಜುಸು' ನೋ. 

ಬಿರುಸುಗಾಳಿ (ನಾ). ರಭಸವಾಗಿ ಬೀಸಂವ ಗಾಳಿ ; ಜೋರಾಗಿ ಬೀಸುವ 
ಗಾಳಿ : ಇರುಳುವೇಳೆಯ ಬಿರುಸುಗಾಳಿಯ ಕರಗಳಿಂದಲೆ ತರುವೆನು 
(ಳಾತ್ರ- ೨೯-೫೩) ; ಬಿರುಸುಗಾಳಿಯದರ ಬರವ, ಕೇಳು, ಅದೋ ಸಾರುತಿದೆ ! 
(1088 ೩9-೦06) - [ ಬಿರುಸು (-ಬಬಿಲುಸು) *ಗಾಳ್ಮಿ ] 

ಬಿರುಸುಗೂದಲು (ನಾ). ಒರಟಾದ ಕೂದಲು: ಸಿಂಹದ ಹೆಗಲುಗಳ 
ಮೇಲೆ ಬಿರುಸುಗೂದಲು ಉದ್ದವಾಗಿ ಬೆಳೆಯುವುವು (ಮುಂಬಡಿ3ಿ- 
೪-೨0೬) - [ಬಿರುಸು (-ಓಬಿಜುಸು) --ಕೂದಲು (.ಆಕೂಂದಲ್‌)] 

ಬಿರೋಜಾ (ನಾ). ನೀಲಿವಜ್ರದ ಬಣ್ಣವಿರಂವ ಒಂದು ಬಗೆಯ ಶಿಲೆ : 
ಮೈಸೂರಲ್ಲಿ ದೊರೆಯುವ ಬಿರೋಡಾ ಎಂಬ ಶಿಲೆಯು (ಈಂಬಡು: 
3-38೨). [ ಪಾರ. ಬೀರೋಜನ್‌ ; ಮರಾ. ಬಿರೋಜಾ ] 

ಬರ್ಕು “ಬಿಕ್ಕಿ ನೋ. 

ಬರ್ಕುಬಿರ್ಕು (ನಾ). ಒಂದು ಅನುಕರಣ ಶಬ್ದ : 
ಬರ್ಕೆನೆ ನಿಬ್ಬರಂ ಬಿರಿದೊಳಲುಗುಂ ಜೋಲ್ಲು ೦ 
ರೊಪದಿಂ (ಕಾಕತಿ. ೭-೪೨). 

ಬಿರ್ಚಿಸು, ಬಿಚ್ಚಿಸು (ಕ್ರಿ). ಕಳಚುವಂತೆ ಮಾಡು ; ತೆಗೆಸು: 
ದಿಗ್ಗಂತಿಯಂ ಬಾಯ್ಯುಡೆ ಬೆದಲ್‌ಸುತುಂ ನಭೋಬಂಧಮಂ ಬರ್ಚಿಸುತುಂ 
(i ೦8-೩9) ಬಚ್ಚಿಸು : ಕ ಬಂಧನದಿಂದ ಅದಕ್ಕೆ ತೊಂದರೆ 
ಯೆಂದು ಆ ಕಟ್ಟನ್ನು ಬಿಚ್ಚಿಸಿದೆ ತ್‌ 680). [ಬಿರ್ಚು4 --ಇಸ್ಕು) 

ಬಿರ್ಚು, ಬಿಚು ತ (ಕ್ರಿ)- ೧. ಬೇರೆಮಾಡು ; ವಿಭಾಗಿಸು; ಭಾಗ 
ಮಾಡು : “ ಬರ್ಚು- .ವಿಭಜನೇ ” (ತಮನುರಾ) ; ಪಸುಳೆಯನ ಬಾಳ 
ಮೊನೆಗೆ ಚುರ್ಚಿದನ್‌. 'ಬಿರ್ಚಿದನ್‌, ಕೊಯ್ದುನ” (9ಕ್ಕತ್ಕಿ. ೩-೦೬). 
೨. ಬಿಡಿಸು; ಸುಲಿ: ಬೆಳೆದೆಳ್ಳೆಂ ಬಿರ್ಚಿ ರಾಶಿಸ್ಥಿ ತಿಯಿನಿರಿಸಿ ತದ್ರಾಶಿಯಂ 
ಮತ್ತಮೋರಂತಳವಟ್ಟಿರ್ದಂದದಿಂದಾ ಕೊದಳಿಯ ಮಣಿಯೊಳ್‌ ತೀವು 
ತಿದ್ದಾಗಳ್‌ (ಸುಳುಮಾ. 3-೩೪). ೩. ತೆರೆ; ಅಗಲಿಸು ; ಧ್ಯಾನದೊಳಿರ್ದ 
ಲೋಚನಯುಗಳವ ಬಿರ್ಚಿಯಾನಂದ ಮನದೊಳು ಪೆರ್ಚಿ (ನೋಹತ. 
೨೦-೩೪). ೪ಉ. ಕಳಚಿಕೊಳ್ಳು ; ಬಿಚ್ಚಿಕೊಳ್ಳು : ಹಣಗವಿಗಳ ಕಬ್ಬಂಗಳ 
ಹೊಜಿಗಳಿಂಯ್‌ ರದ ಹೊಲಿಗೆ ಬರ್ಚಿದೊಡೆಲ್ಲಂ ಬಲ್‌ ತಾಟ್‌ಗೆ ಬೀಆನಗ (೧೦. 
೦-೨೩) ; ಸಂಧಿಬಂಧಮದುಃ ಪೋ ಬಿರ್ಚಿತ್ತೆನಲ್‌ ಕುಸುಮಾ. 09-0೧0). 
೫. ಇಬಾ,ಗವಾಗು ; ಬಿರಿ: ಆಗಿರಿ ಬಿರ್ಚದಂ$ಯಂಂ ಸರ್ಪಂ ಸತ್ವಂಗಿಡ 
ದಂತೆಯುಂ ಪ್ರತ್ಯೇಕಮವರವರ್ಗೆ ಪ್ರಾಣವನಿತ್ತು (4ಕ್ಕೂ. ೪. ೬. ಬೇರೆ 
ಯಾಗು ; ಅಗಲು: 
ಬೆರ್ಚಿ ಬರ್ಚುಗುಂ ತೊಲಗಿಮೆಂದು . . . ಪರಿಜನಮುಮಂ ತೊಲಗಿಸಿ 
(ಕರ್ರಕು- ೪-೬ ನ) ; ಅಂತು ಬೆಚ್ಚಂತೆ ಬಿರ್ಚದಚ್ಚಳಿಯದ . . . ಶಿವಯೋಗ 
ನಿದ್ರಾಮಂದ್ರಿತನಾಗಿ (ಕೃತ. ೨೩-೦ 5). ೭. ಇಲ್ಲವಾಗು ; ತೊಲಗು: 
ಪಕ್ಷ್ಮಯುಗ್ಮನಿದ್ರಾಳುತೆ ಬಿ[ಶಾ$90- ವೆ)ರ್ಚೆ ಬಳ್ಳಿಯುಲಿ ವೆರ್ಚಿ ಮನಂ 
ಬಿಡೆ ಪೊಯ್ತೂ ಕರ್ಣಮಂ ಲೀಳೆಯಿನೀಶ ನಿನ್ನ ಗಜರಂಣಜಗಳಿಬ್ಬಪುವಲ್ತೆ 
ಸೆಜ್ಜೆಯಿ2೦ (ಂತಿಫ್ರ- 5-೯೦). ೮. ಹರಡು ; ಅಗಲಿಸು : ರೂಢಿಯ 
ಪರಮಾತ್ಮನದೇಂ - ಕರಿಯಂ ಸೀಳ್ಡೀಡಾಡುವನೆ ಬಿರ್ಚಿ ಜೆಡೆಯ 
ನೆರ್ದಾಡುವನೇ (ಸಮಶ. 6-೬೯) : ಪಳಂಚಲೆದೊಲೆದು ಪಕ್ಕಮಂ ಬರ್ಚ್‌ 
ಲಲ್ಲೆಗೆಯ್ದತ್ತೂ ಪಾರಿವಂ ಪಾರಿವದೊಳ್‌ (೧೦೫. ೨೨೨). ೯. ನೀರು 
ಕೋಡಿ ಹರಿ: ಒಲ್ಲು ಕೂಟದೊಳ್‌ ನೆಗಳ್ವಿನಮಂಗಜಿಂಬಂ ಕೆಟ್‌ ಬಿರ್ಚಿದ 
ವೋಲ್‌ ಸತಿಯರ್ಗೆ ಪೊಣ್ಮುಗುಂ (ಕುಠ್ಮಂ. ೩-0೪): ೧೦. ವ್ಯಕ್ತಪಡಿಸು ; 
ಪ್ರಕಟಗೊಳಿಸು : ಒಡನೆ ಸುದತೀಶಿರೋಮಣಿ ನಿರ್ದೋಷಿ ತಾನೆಂದು 
ಹೃದಯದ ಮಾತ ಬಿರ್ಚಿದಳು (ಮೋಹಕ. ೬-೩). ಬಿಚ್ಚು, : ೧. ಕಾಯದ 
ಜೀವದ ಹೊಲಿಗೆಯ ಸಂದ ಬಿಚ್ಚಲಜಯದವನು ನಾನು (ಸಿದ್ಧನ. ೪೦-೦೨೪). 


ಮೈಯ ಬಿರು 
ವೈಚಿತ್ರ ಜೀವರ 


೬೪೭೫ 


ಹಂಸಮಿಥುನಮಂ ನೋಡಿ ವಸುನಗುತ್ತುಮಿವು|. 


40 


ಬಿರ್ದಿನ 


೫. ಶಲ್ಕನ ಶರಹತಿಗೆ ಬಚ್ಚಿದವು ಹೂಡಿದ ಹರಿಗೆಯಿಬ್ಬಗಿಯಾದವಾ 
ಬದ್ಧರದ ಬಂಡಿಗಳು (ಕುವ್ಮಾಕ, ೨-೩೪); ಘಣಿಪ ಕೂರ್ಮನ ಹೃದಯ 
ಬಿಚ್ಚಿತು . . ದಶಾಸ್ಯನ ಪದವಿಘಾತಿಗೆ (ತೊರರಾ- 0-08-30). ೬ 
ಇನಿಯರ್‌ ಬಿಚ್ಚದೆ ಮಚ್ಚಿ ಬುಟ್‌ ಸೊಬಗಿ೦ (6ರಂಘು- 6-೬0); 
ತಾಯನೆಳಗಣು ಬಿಚ್ಚುವಂತೊಯ್ಕನೊಯ್ಕನತ್ಕಾಯಾಸದಿಂದಗಲ್ಲು , . - 
ಸೌಮಿತ್ರಿ ಸಾಗಿದನು (ಕೈಶೀಳಾ: ೦೯-೩೦). ೧೦. ಕೋಪಮಂ ಕಣ್ಣ 
ಳೊಳ್‌. ಬಿಚ್ಚುವರ್‌ (ಕಂಪು: ೨೪-09); ' ಅವರ ಕಥೆ ಓದಿ ಎಂಥೆಂಥ 
ಪಂಡಿತರೂ ಸಹ ತಲೆದೂಗುವರೆಂಬ ಸುದ್ದಿಯನ್ನೂ ಬಿಚ್ಚುವರೆ (ಕೆಟ್ಮಕೊ. 
00). ೧೧. ಸಡಿಲಿಸು ; ಕಳಚಂ : ನಿಚ್ಚಟನೆ ನೀನವನ ಬಂಧನ ಬಿಚ್ಚುವೀ 
ಗಳಿಗೆಗಳ ಕಂಡುದೆ ಅಚ್ಚರಿ ಕಣಾ (ಸಾಳ್ಮಳಾ: 0೭-೨೦); ಆ ಗಂಟುಗಳನ್ನು 
ಬಿಚ್ಚಲು ಯಾರ ಕೈಯಲ್ಲೂ ಆಗುವುದಿಲ್ಲ (ಆರ್ಷಳಕ- ೬೬). 
೧೨. ಸಡಿಲವಾಗು ; ಶಿಥಿಲವಾಗು : ಬೆಚ್ಚದಗಲದೆ ಲೆಕ್ಕಿಸದೆ ಧೃತಿ 
ಬಿಚ್ಚದತಿಬಳ ಬೊಮ್ಮಿದೇವಂ ಹೆಚ್ಚಿ ಹೋ ಹೋ ನಿಲ್ಲುನಿಲ್ಲಿಂದೆನುತ } 
ರುಂಕಿಸಲು . . . ಮದಕರಿ ಕೆಡೆದು ಮಡಿಯಿತು (ಏಿಸಪು. ೨೨-೩೩). 
೧೩. ಕೆದರು; ಹರಡು :_ಕಿಡಿಗಳ ಬತ ಲುದುರಿತು ಚಾಪಮಾರ್ಗಣ ರಥ 
ತಂರಂಗಚಯ, (ಕುವ್ಯಾಆ. ೨೦-೦೪). ೧೪. 'ಅರಳಿಸು ; ವಿಕಾಸಗೊಳಿಸಂ : 
ಸೌರಭದ ಮುದ್ರೆಯನೊಡೆವಂತೆ ಹೂವಂ ಬಿಚ್ಚುತೊಳಗಣ ಪರಿಮಳದ 
ತೆನೆಯ ಮಗ್ಗುಲೊಳೊಗ್ಗಿ (೧4ರ. ೬-೬). ೧೫. ಕತ್ತಿ ವಂಂತಾದು 
ವನ್ನು ಸೆಳೆ. ಹಿರಿ: 'ಬಿಚ್ಚುಗತ್ತಿ' ಪರಾ. ೧೬. ವಿಶಾಲವಾಗು; 
ವೈಶಾಲ್ಯವನ್ನು ಹೊಂದು: "ಬಿಚ್ಚು: ಮನಸ್ಸು' ಪರಾ. ೧೭. (ಆಲಂ) 
- ಕೊಡು; ನೀಡಂ: ಐದು ರೂಬಲ್‌ ಬಿಚ್ಚು. ನಾನವಳನ್ನು ಬಿಡಿಸ್ತೀವಿ 
(ಫ್ರವರು. ಸಣ್ಣ ಪುಟ್ಟ ಕೆಲಸಗಳಿಗೂ ಹಣ ಬಿಚ್ಚದಿದ್ದರೆ ಮದುವೆ 
ನಡೆಯುವುದಿಲ್ಲ (ನನ್ನೂರು. ೩೦೬). 
ಬಿಚ್ಚಿ ಹೇಳು ಇ ವಿವರಿಸಿ ಹೇಳು ; ವಿಶದೀಕರಿಸು : ದಯಮಾಡಿ 
, ನನ್ನೆ ಸಹೋದರರನ್ನು ಹೊರಗೆ ಕಳುಹಿರಿ, ಅಂದರೆ ನಾನು ತಮಗೆಲ್ಲಾ 
ಬಿಚ್ಚಿ ಹೇಳುತ್ತೇನೆ (ಮುಂಬಯಿ. ೪-೭೬). ' ಬಿರ್ಕಿ' ಪರಾ. 
[ದೇ.॥ ತುಳು. ಬಿಚ್ಚು; ತೆಲು. ವಿಚ್ಚು, ವಿಜ್ಮು, ವಿರುಚು] 
ಬರ್ಚುವಲೆ (ನಾ). ಅಗಲವಾಗಿ ಹರಡಿಕೊಳ್ಳುವ ಒಂದು ಬಗೆಯ 
ಬಲೆ : ಬಿರ್ಚುವಲೆ ಬಳ್ಳಿವಲೆ ಗೋರಿವಲೆ ಖಂಡವಲಿಗಳೆಂಬಿವಂ ಬೀಸರಂ 
ಬುಗದೆ ಬರ್ಚಿ ಬೀಸಿದಾಗಳ್‌ (ಕಾಠಕೇ. [ಬರ್ಚು 4 ಬಲ್ಲೆ] 
ಬಿರ್ದ '"ಬೀಲ,' ಪರಾ. 
ಬರ್ದಿ. ಬಿದ್ದಿ (ನಾ): ಮುದುಕಿ ; ವೃದ್ಧೆ : ಗೆಂಭೀರೆಯೆಂಬೆೊ ಳೊರ್ವಳ್‌ 
ಬಿರ್ಬಿ] [ಐ ಾಂ.ದ್ವಿ. ್ಲ]ಯಾಕೆಯ ಮಗಳ್‌ ಹರಿಣಿಯೆಂಬೊಳ್‌ (ನಡ್ಮಾರಾ, 
ಬಿಸಿಯಂಬಲಿಯಲ ಬಾಯೊಳಿಟ್ಟಾಗಳ* ಕಯ್ಮುಂ ಬಾಯುಂ 
ಬೆಂದೊಡೆ ಮೆಯ್ಮನದಿರ್ಹು ಕೈಯಂ ಬಿದಿರ್ದವನಂ ಬಿರ್ದಿ ಕಂಡು 
ನಕ್ಕಿಂತೆಂದಳ* (ನಡ್ಡಾಕಾ. ೦6-3೦). ಬಿದ್ದಿ : ಬೆಕ್ಕಸಂಬಟ್ಟು ನಿಂದಂತೆ 
ನೋಬ್ಬಿಲ್ಲಿ ಪಳವಿಸುತ್ತಿರ್ದ ಬಡಬಿದ್ದಿಯಂ ಕ೦ಡು (೧0೫0. ೭-೦೨ ವ). 
[ಆ ಸಂ. ವೃದ್ಧಾ) 
ಬರ್ದಿಕ್ಕು, ಬಿದ್ದಿಕ್ಕು (ಕ್ರಿ). ಔತಣವನ್ನು ಏರ್ಪಡಿಸು : 
ಸೈನ್ಶ್ಮಮಂ ನಿಮಿಷದಿಂ ಪರ್ದಿಂಗೆ ಬರ್ದಿಕ್ಕುವೆಂ 
ಭೀಮಸೇನನುದ್ಧಾಮಕೋಪದಿಂ ಕುರುರಾಜನನುಜವ್ರಾತಮಂ ಜವಂಗೆ 
ಬರ್ದಿಕ್ಕಿದಂ (ಕೀಮಿಫೃ.೦೨--೮೩ ವ). ಬಿದ್ದಿಕ್ಕು ು ಬಿದ್ದಿ[ಕಾಕಾಂ. ಬಡಿದಿ]ಕ್ಕಿದ 
ಮೊಲಾಯ್ತಮವಮ ವಲಯದ ಮೃತ್ಕುದೇವತೆಗೆ (ತೊರರಾ- ೬-೨೭-೨೦). 
[ಬರ್ದು, 4 ಇಕ್ಕು? 


ನಮ್ಮ 


೪೭೪); 


೩-೦೦೪ ವ)- 


06-03) ; 


ಈ ವಿದ್ಯಾಧರ 
(ಶೂರಾಮಾ. ೯-3೬) ; 


46 ಬಿರ್ದಿನ, ದಿಬ್ಬಣ. ನಿಬ್ಬಣ. ಬಿದ್ದಣ. ಬಿದ್ದಿನ (ನಾ). ೧. ಆತಿಥ್ಯಕ್ಕೆ 


ಪಾತ ನಾದವನು ; ಉಪಚಾರಕ್ಕೆ ಅರ್ಹನಾದವನು ; ಅತಿಥಿ : 


ಬಿರುಸು 


ಬಿರುಸು "ಬಿಜಂಸು' ನೋ. 
ಬಿರುಸುಗಾಳಿ (ನಾ). ರಭಸವಾಗಿ ಬೀಸಂವ ಗಾಳಿ ; ಜೋರಾಗಿ ಬೀಸುವ 
ಗಾಳಿ : ಇರುಳುವೇಳೆಯ ಬಿರುಸುಗಾಳಿಯ ಕರಗಳಿಂದಲೆ ತರುವೆನು 
(ಕಾಪಿ: 3೪-8) ; ಬಿರುಸುಗಾಳಿಯದರ ಬರವ, ಕೇಳು, ಅದೋ ಸಾರುತಿದೆ 1 
(00088. ೩೪-೦೮) - [ ಬಿರುಸು (ಇಬಿಜುಸು) ಗಾಳಿ] 
ಬಿರುಸುಗೂದಲು (ನಾ). ಒರಟಾದ ಕೂದಲು : ಸಿಂಹದ ಹೆಗಲುಗಳ 
ಮೇಲೆ ಬಿರುಸುಗೂದಲು ಉದ್ದವಾಗಿ ಬೆಳೆಯುವುವು (ನಂಬರು: 
. ೪-೨೦೬) - [ಬಿರುಸು (-ಬಬಿಜುಸು) ಕೂದಲು ( ಆ ಕೂಂದಲ್‌)] 
ಬಿರೋಜಾ (ನಾ). ನೀಲಿವಜ್ರದ ಬಣ್ಣವಿರಂವ ಒಂದು ಬಗೆಯ ಶಿಲೆ: 
ಮೈಸೂರಲ್ಲಿ. ದೊರೆಯುವ ಬಿರೋಜಾ ಎಂಬ ಶಿಲೆಯು (ಶುಂಬಯಿ- 
೨-೨೩೨). [ ಪಾರ. ಬೀರೋಜನ್‌ ; ಮರಾ. ಬಿರೋಜು ] 
ಬರ್ಕು “ಬಿಕ್ಕ್ಯೂ' ನೋ. 
ಬರ್ಕುಬಿರ್ಕು (ನಾ). ಒಂದು ಅನುಕರಣ ಶಬ್ದ : 
ಬಿರ್ಕೆನೆ ನಿಬ್ಬರಂ ಬಿರಿದೊಳಜುಗುಂ ಜೋಲ್ಲು ೦ 
ರೊಪದಿಂ (ಕಾಶಿಫ್ರ. ೩೪೨). 
ಬಿರ್ಚಿಸು, ಬಿಚ್ಚಿಸು (ಕಿ). 


ಮಯ್‌ ಬಿರು 
ವೈಚಿತ್ರ ಜೀವರ 


ಕಳಚುವಂತೆ ಮಾಡು: ತೆಗೆಸು: 


ದಿಗ್ನಂತಿಯಂ ಬಾಯ್ವಿಡೆ ಬೆದಳಿ*ಸುತುಂ ನಭೋಬಂಧಮಂ ಬಿರ್ಚಿಸುತುಂ |. 


ಊತ 08-49). ಬಿಚ್ಚಿಸು: ಆ ಬಂಧನದಿಂದ ಅದಕ್ಕೆ ತೊಂದರೆ 
ಯೆಂದು ಆ ಕಟ್ಟನ್ನು ಬಿಚ್ಚಿಸಿದೆ (ತೆಂಗಾಳ್ಮ- ೦೩೦). [ಬಿರ್ಚು-- ಇಸು] 
ಬಿರ್ಚು, ಬಿಚ್ಚು “ಕ್ರ ೧. ಬೇರೆಮಾಡು ; ವಿಭಾಗಿಸು; ಭಾಗ 
ಮಾಡು : “ ca ವಿಭಜನೇ ” (ಕನುರಾ) ; ಪಸುಳೆಯನ್‌ ಬಾಳ 
ಮೊನೆಗೆ ಚುರ್ಚಿದನ್‌, `ಬಿರ್ಚಿದನ್‌, ಕೊಯ್ದನ? (ಅಕ್ಕತ್ಕೂ. ೩-0೬)- 
೨. ಬಿಡಿಸು; ಸುಲಿ : ಬೆಳಿದೆಳ್ಳೆಂ ಬಿರ್ಚಿ ರಾಶಿಸ್ಥಿ 'ಯಿನಿರಿಸಿ ತದ್ರಾಶಿಯಂ 
ಮತ್ತಮೋರಂತಳವಟಿ ೈರ್ದಂದದಿಂದಾ ed ಮಣಿಯೊಳ್‌ ತೀವ್ರ 
“ತಿದಾಗಳ್‌ (ಸುಳುಮಾ, 8-೩9). ೩. ತೆರೆ ; ಅಗಲಿಸು: ಧ್ಯಾನದೊಳಿರ್ದ 
ಲೋಚನಯುಗಳವ ಬಿರ್ಚಿಯಾನೆಂದ ಮನದೊಳು ಪೆರ್ಚೆ (ನೋಹತ- 
೨೦೨೩೪). ೪. ಕಳಚಿಕೊಳ್ಳು | ಬಿಚ್ಚಿಕೊಳ್ಳು : ಹಜಗವಿಗಳ ಕಬ್ಬಂಗಳ 
ಹೊಲಗಳಿಂುಕ್ಕರದ ಹೊಲಿಗೆ ಬಿರ್ಚಿದೊಡೆಲ್ಲಂ ಬಲ್‌ ತಾಟ್‌ಗೆ ಬೀಗ (೧ಿಂಳ, 
೦-೨4) ; ಸಂಧಿಬಂಧಮದು ಪೋ ಬಿರ್ಚಿತ್ತೆನಲ್‌ ಗಳುಸುರಾ. ೦೪-೦೧೦). 
೫. ಇಬ್ದಾಗವಾಗು ; ಬಿರಿ: ಆಗಿರಿ ಬಿರ್ಚದಂ5$ಯಂಂ ಸರ್ಪಂ ಸತ್ವಂಗಿಡ 
ದಂತೆಯುಂ ಪ್ರತ್ಯೇಕಮವರವರ್ಗೆ ಪ್ರಾಣವನಿತ್ತು (ಸಳತೈ. ೪). ೬. ಬೇರೆ 
ಯಾಗು ; ಅಗಲು: 
ಬೆರ್ಚಿ ಬಿರ್ಚುಗುಂ ತೊಲಗಿಮೆಂದು . . . ಪರಿಜನಮುಮಂ ತೊಲಗಿಸಿ 
(ಪರ್ಕ. ೪-೬ 5) ; ಅಂತು ಬೆಚ್ಚಂತೆ ಬಿರ್ಚದಚ್ಚಳಿಯದ . . . ಶಿವಯೋಗ 
ನಿದ್ರಾಮುದ್ರಿತನಾಗಿ (ಕೃತ. ೨೩-೦೦ ಠ). ೭. ಇಲ್ಲವಾಗು ; ತೊಲಗು : 
ಪಕ್ಷ್ಮಯುಗ್ಮನಿದ್ದಾಳುತೆ ಬಿ[ಶಾ30- ವೆ]ರ್ಚೆ ಬಳ್ಳಿಯುಲಿ ಪೆರ್ಚಿ ಮನಂ 
ಬಿಡೆ ಪೊಯ್ದೂ ಕರ್ಣಮಂ ಲೀಳೆಯಿನೀಶ ನಿನ್ನ ಗಜರಾಜಗಳೆಟ್ನಪುವಲ್ಲೆ, 
ಸೆಜ್ಜೆಯಿಎ೦ (ಕಾಂಕಿಕ್ರ- ೫-೯೦). ೮. ಹರಡು; ಅಗಲಿಸು: ರೂಢಿಯ 
ಪರಮಾತ್ಮನದೇಂ . . . ಕರಿಯಂ ಸೀಳ್ದ್ಡೀಡಾಡುವನೆ ಬಿರ್ಚಿ ಜೆಡೆಯ 
ನೆರ್ದಾಡುವನೇ (ಸಮಠ.- 6-೬೯) ; ಪಳಂಚಲೆದೊಲೆಮ ಪಕ್ಕಮಂ ಬಿರ್ಚಿ 
ಲಲ್ಲೆಗೆಯ್ದತ್ತು ಪಾರಿವಂ ಪಾರಿವದೊಳ್‌ (೧೦೪. ೨.೩೨). ೯. ನೀರು 
ಕೋಡಿ ಹರಿ: ಒಲ್ಹ ಕೂಟದೊಳ” ನೆಗಳ್ವಿನಮಂಗಜಾಂಂಬಂ ಕೆಆ್‌ ಬಿರ್ಚಿದ 
ಮೋಲ" ಸತಿಯರ್ಗೆ 'ಫೊಣ್ಮುಗುಂ (ಮನ್ಮವಿ- ೩-0೪): ೧೦. ವ್ಯಕ್ತಪಡಿಸು ; 
ಪ್ರಕಟಗೊಳಿಸು : ಒಡನೆ ಸುದತೀಶಿರೋಮಣಿ ನಿರ್ದೋಷಿ ತಾನೆಂದು 
ಹೃದಯದ ಮಾತ ಬಿರ್ಚಿದಳು (ಶೋಷಕ. ೬-೩). ಬಿಚ್ಚು 
ಜೀವದ ಹೊಲಿಗೆಯ ಸಂದ ಬಿಚ್ಚಲಆಂಯದವನು ನಾನು (॥ಡ್ಮವ.ಕ ೨೦-೦೨೪). 


ಹಂಸಮಿಥುನಮಂ ನೋಡಿ ವಸುನೆಗುತ್ತುಮಿವು|. 


1: ೧. ಕಾಯದ 


೬೪೭೫ 


೩0 


16 


20 


30 


40 


ಬಿರ್ದಿನ 


೫. ಶಲ್ಕನ ಶರಹತಿಗೆ ಬಿಚ್ಚಿದವು' ಹೂಡಿದ ಹರಿಗೆಯಿಬ್ಬಗಿಯಾದವಾ 
ಬದ್ಧರದ ಬಂಡಿಗಳು (ಕುವ್ಮಾಠ, ೨-೩೪); ಘನಿಪ ಕೂರ್ಮನ ಹೃದಯ 
ಬಿಚ್ಚಿತು ಸೆ ದಶಾಸ್ಯನ ಪದವಿಘಾತಿಗೆ (ತೊರರಾ- ೦-08-೨೦) - ೬. 
ಇನಿಯರ್‌ ಬಿಚ್ಚದೆ ಮಚ್ಚಿ ಬಾಲ್‌ ಸೊಬಗಿ೦ (ಅನಂತು: ೪-೩೦); 
ತಾಯನೆಳಗಆು ಬಿಚ್ಚುವಂತೊಯ್ಯನೊಯ್ಮುನತ್ಮಾಯಾಸದಿಂದಗಲ್ಲು . . . 
ಸಾಮಿತ್ರಿ ಸಾಗಿದನು (ಕೈರಿಂಗಾ: ೦೯-೩೦). ೧೦. ಕೋಪಮಂ ಕಣ್ಣು 
ಳೊಳ್‌ ಬಿಚ್ಚುವಲ್‌ (ಕಂಪು: ೨೪-೦೪); ಅವರ ಕಥೆ ಓದಿ ಎಂಥೆಂಥ 
ಪಂಡಿತರೂ ಸಹ ತಲೆದೂಗುವರೆಂಬ ಸುದ್ದಿಯನ್ನೂ ಬಿಚ್ಚುವರು (ಕೆಟ್ಶಿಕೊ. 
00). ೧೧. ಸಡಿಲಿಸು ; ಕಳಚಂ : ನಿಚ್ಚಟನೆ ನೀನವನ ಬಂಧನ ಬಿಚ್ಚುವೀ 
ಗಳಿಗೆಗಳ ಕಂಡುದೆ ಅಚ್ಚರಿ ಕಣಾ (ಶಾಳೃರಾ- ೦೬-೨೦); ಆ ಗಂಟುಗಳನ್ನು 
ಬಿಚ್ಚಲು ನಮ್ಮ ಯಾರ ಕೈಯಲ್ಲೂ ಆಗುವುದಿಲ್ಲ (ರಕ. ೩೭೬), 
೧೨. ಸಡಿಲವಾಗು ; ಶಿಥಿಲವಾಗು : ಬೆಚ್ಚದಗಲದೆ ಲೆಕ್ಕಿಸದೆ ಧೃತಿ 
ಬಿಚ್ಚದತಿಬಳ ಬೊಮ್ಮಿದೇವಂ ಹೆಚ್ಚಿ ಹೋ ಹೋ ನಿಭಿನಿಲ್ಲೆಂದೆನುತ 
ರುಂಕಿಸಲು . . . ಮದಕರಿ ಕೆಡೆದು ಮಡಿಯಿತು (ಂಸಪು- ೨೨-೩೩). 
೧೩. ಕೆದರು; ಹರಡಂ :.ಕಿಡಿಗಳ ಬಿ. ಸೈ ಲಂದುರಿತು ಚಾಪಮಾರ್ಗಣ ರಥ 
ತುರಂಗಚಯ, (ಕುವ್ಮಾಂ. ೨೦-೦೪). ೧೪. 'ಅರಳಿಸು ; ವಿಕಾಸಗೊಳಿಸಂ : 
ಸೌರಭದ ಮುದ್ರೆಯನೊಡೆವಂತೆ ಹೂವಂ ಬಿಚ್ಚುತೊಳಗಣ ಪರಿಮಳದ 
ತೆನೆಯ ಮಗ್ಗುಲೊಳೊಗ್ಗಿ (956. ೬-೬೯). ೧೫. ಕತ್ತಿ ವಂಂತಾದು 
ವನ್ನು ಸೆಳೆ. _ಹಿರಿ ; `ಬಿಚ್ಚುಗತ್ತಿ` ಪರಾ. ೧೬. ವಿಶಾಲವಾಗು; 
ವೈಶಾಲ್ಯವನ್ನು ಹೊಂದು: "ಬಿಚ್ಚುಮನಸ್ಸು' ಪರಾ. ೧೭. (ಆಲಂ) 
‘ಕೊಡು; ನೀಡು: ಐದು ರೂಬಲ್‌ ಬಿಚ್ಚು . ನಾನವಳನ್ನು ಬಿಡಿಸ್ತೀವಿ 
(ಫುನರು. ೪೬೪): ಸಣ್ಣ ಪುಟ್ಟ ಕೆಲಸಗಳಿಗೂ ಹಣ ಬಿಚ್ಚದಿದ್ದರೆ ಮದುವೆ 
ನಡೆಯುವುದಿಲ್ಲ (ನನ್ನೂರು- ೩೦೬)- 
ಬಿಚ್ಚಿ ಹೇಳು ಇ ವಿವರಿಸಿ ಹೇಳು ; ವಿಶದೀಕರಿಸು: ದಯಮಾಡಿ 
. ನನ್ನ ಸಹೋದರರನ್ನು ಹೊರಗೆ ಕಳುಹಿರಿ, ಅಂದರೆ ನಾನು ತಮಗೆಲ್ಲಾ 
ಬಿಚ್ಚಿ ಹೇಳುತ್ತೇನೆ (ಮುಂಬಯ. ೪-೭೬). ' ಬಿರ್ಕಿ' ಪರಾ. 
[ದೇ.॥ ತುಳು. ಬಿಚ್ಚು; ತೆಲು. ವಿಚ್ಚು, ವಿಜ್ಮು. ವಿರುಚು) 
ಬಿರ್ಚುವಲೆ (ನಾ). ಅಗಲವಾಗಿ ಹರಡಿಕೊಳ್ಳುವ ಒಂದು ಬಗೆಯ 
ಬಲೆ : ಬಿರ್ಚುವಲೆ ಬಳ್ಳಿವಲೆ ಗೋರಿವಲಿ ಖಂಡವಲೆಗಳೆಂಬಿವಂ ಬೀಸರಂ 


ಬುಗದೆ ಬಿರ್ಚಿ ಬೀಸಿದಾಗಳ್‌ (08ಕ. 8-009 ವ): ([ಬಿರ್ಚು ಬಲೆ] 
ಬಿರ್ದ “ಬೀಟ,” ಪರಾ. 
ಬರ್ದಿ. ಬಿದ್ದಿ (ನಾ): ಮುದುಕಿ; ವೃದ್ಧೆ : ಗಂಭೀರೆಯೆಂಬೊಳೊರ್ವಳ* 


ಬಿರ್ದಿ] [2ಾಕಾಂ.ದ್ವಿ. ಳಿ])ಯಾಕೆಮು ಮಗಳ್‌ ಹರಿಣಿಯೆಂಬೊಳ" (ನಡ್ಮೂರಾ, 
05-03) : ಬಿಸಿಯಂಬಲಿಯಂ ಬಾಯೊಳಿಟ್ಟಾಗಳ* ಕಯ್ಕುಂ ಬಾಯುಂ 
ಬೆಂದೊಡೆ ಮೆಯ್ಮನದಿರ್ಜು ಕೈಯಂ ಬಿದಿರ್ದವನಂ ಬಿರ್ದಿ ಕಂಡು 
ನಕ್ಕಿಂತೆಂದಳ" (ನಡ್ಡಾ: 0೦66-30). ಬಿದ್ದಿ : ಬೆಕ್ಕಸಂಬಟ್ಟು ನಿಂದಂತೆ 
ನೋಬ್ಬಲ್ಲಿ ಪಳವಿಸುತ್ತಿರ್ದ ಬಡಬಿದ್ದಿಯಂ ಕಂಡು (ಇಂಶಂ. ೭-೦೨ ವ). 
[ಆ ಸಂ. ವೃದ್ಧಾ) 
ಬಿರ್ದಿಕ್ಕು, ಬಿದ್ದಿಕ್ಕು (ಕ್ರಿ). ಔತಣವನ್ನು ಏರ್ಪಡಿಸು : 
ಸೈನ್ನಮಂ ನಿಮಿಷದಿಂ ಪರ್ದಿಂಗೆ ಬರ್ದಿಕ್ಕುವೆಂ 
ಭೀಮಸೇನನುದ್ಧೂಮಕೋಪದಿಂ ಕುರುರಾಜನನುಜವ್ರಾತಮಂ ಜವಂಗೆ 
ಬರ್ದಿಕ್ಕಿದಂ (ರೇಮಿತ್ಯ.೦೨--6೩ ಪ). ಬಿದ್ದಿಕ್ಕು : ಬಿದ್ದಿ[೫ ಕಾಂ. ಬಡಿದಿ]ಕ್ಕಿದ 
ವೊಲಾಯ್ತುಮಮ ವಿಲಯದ ಮೃತ್ಕುದೇವತೆಗೆ (ತೊರರಾ ೬-೨೭-೨೦). 
[ಬರ್ದು 4 ಇಕ್ಕು) 


ಈ ವಿದ್ಯಾಧರ 
(ಸಂಲಾಮಾ. ೯-೫೬) ; 


465 ಬಿರ್ದಿನ, ದಿಬ್ಬಣ. ನಿಬ್ಬಣ, ಬಿದ್ದಣ. ಬಿದ್ದಿನ (ನಾ). ೧. ಆತಿಥ್ಯಕ್ಕೆ 


ಪಾತ್ರನಾದವನು ; ಉಪಚಾರಕ್ಕೆ ಅರ್ಹನಾದವನು ; ; ಅತಿಥಿ: 


ಬಲ್‌, ೬೪೭೭ 


ಹೂಡಿ ಬಿಡುವ ಸಾಧನ : ಧನುಸ್ಸು : ಚಾಪೆ: "ಬಿಲ್ಲ ವಿಕ್ಯಯೇ 
(ಮಾಲ), ಕೋದಂದೇ ಚ” (ಕಮುರಾ) : ಅನಿಬರುಂ ಬಿಲ್ಬಳನೇ ಜಿ 
ತಿರುವಾಯೊಳಂಬನಿಟ್ಟಿಸಲೆಂದು ತೆಗೆದಿಸುವನ್ನೆಗಂ (ನಾಂ. ಇ೬-ಟಿ ; 
ಸೆಳ್ಳುಗುರಂ ಕೇದಗೆ ಪುರ್ಬನಂಗಜನ ಬಿಲ್‌  ದಂತಾಳಿಯಂ 
ಮುತ್ತು ಕೈವಮಂಗಿದಾರಾಧಿಸಿ ಪೋಲ್ತುವು (6ರಿಫು. ೬-೬೫) ; ಚಂದ್ರ 
ಅಳಿಯನ ಬಿಲ್ಲೆ ಬೆಳಸಿದಂತೆ ಧೆವಳೇಕ್ಷುಗಳ ಗದ್ದೆ ರಾಜಿಸುತಿಹುವು (ಕಂಠಂ. 
೩-೩೪). ೨. ಧನುಸ್ಸಿನಿಂದ ಬಾಣಪ್ರಯೋಗ ಮಾಡುವ ಕೌಶಲ ; 
ಧನುರ್ವಿದ್ಯೆ : ಮೂಲಬಲಮಿಲ್ಲದ ತುಟಿ:ಲಸಂದನಂತೆ ಬಿಲ್ಲೊಳ್ಳೊಟ್ಟ 
ನಾಗಿ (ಕಾಂತಿಕ್ರ- ೪-೩೦ ನ). ೩. ಬಿಲ್ಲಿನ ಆಕಾರವಾದುದು : ಜೊನ್ನಿರುಳ್‌ 
ಭೂವ್ಯೋಮಸಾಗರಂಗಳನೊಂದುಮಾಳ್ಳಂತೆ ಬೆಸೆದಪ್ತಿಬುದು, ಮುಡಿದ 
ಬಿಲ್ಲಿಂಗಳಿಂದೊಪ್ಪಿ (ಶ್ರೀಂಮಾ- 330-3೯0), ೪. ಬಿ ರರ ಸೈನ್ಯ ; 
ಧನುಸ್ಸನ್ನು ಹಿಡಿದ ಸೇನೆ: ಸರಳ ಪೊದಟ್ಟ ಬಲ್ಲರಿಯ ಕೋಳ್ಲಿರ 
ಲಾಅದೆ ಬಲ್‌ ತೆರಳ್ಹು ದುರ್ಭರಹಯಮಟಕ್ಸಿ ಸಂದಣಿ೩ ಸಂದಣಿ 
ಕೋಟ್ಲುದಿಗೊಂಡುದು (ಶಂಶರಠಾ- ೩-೭೦). ೫. ಒಂದು ಬಗೆಯ 
ಮರ ; ತಂಡಸು ಬಿಳಿಲ್ಪಿಲ್ಕತ್ತಿ ಬೇವತ್ತಿ , . . ಕೆಕ್ಕಮ್ಮರಂ 
ಎಂಬೀ ಮರದುಹಖುಗಲಿಜುಂನಿನಿಂದತಿಗಹನಮೆನಿಪ. ಗಹನಾಂತರದೊಳಗೆ 
(ಶಾರ್ಶ್ವಪು- ೧೨-೩೮). “ಬಿಲ್ವರ,? ಪರಾ. ೬, [ಜೈನ] ನಾಲ್ಕು ಮೊಳ 
ಗಳ ಎತ್ತರದ ಒಂದು ಅಳತೆ : ನಾಲ್ಕೂ ನಾಲ್ಯುಂ ಬಿಲ್ಲಿಡಿಯಪ್ಪ 
ಮೂಟುಂ ಪೀಠಂಗಳ ಮೇಲೆ (ಕಾವುಂಪು- ೪೩) : . ಸಮವಿಕ್ಕುಂ ಮುನ್ನ 
ಮಾದ್ಯಕ್ಷಿತಿಯೊಳಳವಿಯಿಂದೇಟುಬಿಲ್‌ ಮೂಜುಹಸ್ತಂ ಸಮಸಂದಾಜಂಗುಲಂ 
ಗಳ್‌  ನಿರಯಜರ್ಗೆ ತನೂತ್ಸೇಧ೦ಿ (ವರ್ಧಮಾ. ೦೩-೭) ; ದೇಹ 
ಮಿರ್ಭಾಸಿರ ಬಿ[ಕಾಕಾಂ-ವಿ]೮ ಬಳೆಯೆ.  ಸುಧಾಸಾರಮನಾಮಳಕಫಲ 
ಪ್ರತಿಮಮಂ 'ದಿನಾಂತರಮಂಣ್ಬರ್‌ (ಶಂಕಾಮಾ- ೦-೩೪). "ಧನು' ಪರಾ. 


ಬಲು :' ೧. ಪರಶು ಬಿಲು . , . ಸುರಗಿ ಮೊದಲಾಗೆ ಮೂವತ್ತೆರಡಾ 
ಯುಧಮಂ . . . ಪೂಜಿಸಿ (ರರ್ಮನ್ಮು. 3-೧೨೮) : ಅಖಳಯಾದವಜಾಲ 
ವೆದ್ದುದು ಬಿಗಿದ ಬಿಲುಗಳೆ ಸೆಳೆದಡಾಯುಧದಿ (ಕುನ್ಮಾಸ- ೮-೩೮). 
ಬಿಲ್ಲು : ೧. '“ ಅಸ್ತ್ರಂ . . . ಬಾಣಾಸನಂ, ದ್ರುಣಾ-ಈ ೯ ಬಿಲ್ಲು” 


(ಪಉಡೂ- ೬೬-೩೦೦); ಕರ್ಬಿನ ಬಿಲ್ಲ ದೊರೆಯೆನಿಪ ಪುರ್ವಿನಿಂ ನಗೆಮೊಗದ 
ಚೆಲ್ವಿ ಸೆಯೆಂ (ಅಕ್ರ. ೪-೭); ನಾರಿ ಹಜಿ"ಯಿತ್ತು ಬಿಲ್ಲು ಮುಣಿಿಯಿತು (ಅನತಂ. 
0೨೨-೫೬೬) ; ಮದನಂ ಗರ್ಜಿಸಿ ಬಿಲ್ಲುವುಂ ಸರಲುಮಂ ಕೈಕೊಂಡು 
ಬಂದಾರ್ದು (ಕಾಕ. 90). ಓ. ಮೊದಲ ನಾರಕರ ದೇಹೋತ್ಸೇಧಮೆ:ಟು 
ಬಿಲ್ಲು ಮೂಜು ಮೊಲನುಮಾಜಂಗುಲಮುಮಕ್ಕು೦ (ಸುಕಾವೂ. ೦೦-೪೭ ವ). 
೭. (ದೂರವನ್ನು ತಿಳಿಸುವ) ಒಂದು ಅಳತೆ: ಈಡಿಲ್‌ದನಂಬಿನಿಂ 
ಪಾರ್ಥನ ವರೂಧಮಂ ಕೂಡೆ ಹಿಂಭಾಗಕ್ಕೆ ನೂಲು ಬಿಲ್ಲಂತರಕೆ ಪೋದುದು 
(೩ ಬರಾ. ೦೪-೧೨). ಲೆ. ಕಾಮನ ಬಿಲ್ಲು; ಇಂದ್ರಧನು: ಬಿಲ್ಲು 
ಮೂಡಿದ ಮೋಡ ಸುರಿಯುತ್ತಿರುವುದು ! (ಇಂಗೀತ- 0೨-೦೩). ೯. (ಆಲಂ) 
ನಮ್ರನಾಗಿರುವ ವ್ಯಕ್ತಿ: ವಿನೀತನಾದ ವ್ಯಕ್ತಿ: ಕಲ್ಲಾಗಿಯಿರ 
ಬೇಕು ಕರಿಣಭವತೊಆ್‌ ಯೊಳಗೆ ಬಿಲ್ಲಾಗಿಯಿರಬೇಕು  ಬಲ್ಲವರೊಳೆಗೆ 
(ಫೆರೆಂದ. 0-೩೨-0): ೧೦. ಪಿಟೀಲನ್ನು ಬಾರಿಸುವ ಕಮಾನು: ತಂತಿಗಳ 
ಮೇಲೆ ಬಿಲ್ಲನ್ನು ಕಿವಿವರೆಗೆ ಸಿಳೆದೂಸೆಳೆದೂ ಉಜ್ಜುತ್ತಿದ್ದನು (090೨ - ೬೦). 
೧೧. [ಜ್ಯೋತಿ] ಹನ್ನೆರಡುರಾಶಿಗಳಲ್ಲಿ ಒಂಬತ್ತನೆಯದು ; 
ಧನುಸ್ಸು ; ಬಿಲ್ಲನೇಜಲು ಗುರುವು ತಲ್ಲಣವು ಪಿರಿದಕ್ಕು (ಸರ್ವಜ್ಞ. ೦೫೮6).- 
ವಿಲ್‌ : ೧. xx ಗಮನಮಂ ನೋರ್ಬ್ಬ್ವಂನ್ತೆವಿಲ್ಫೊಟ್ಟ ೫೫% 
ನೀಲ್ದಾತನೆಂದೀಯಾ » ೬ ೫x (೫೪ಇಇ- 1-, 00-30; 864) ; ಪಲರೆನ್‌ 
x x ಎಚ್ಚು ವಿಲ್ಮೂಜ್‌ದೊಡೆ . . . ಪಲರನೆಜ್‌ದು ಸಗಮೇಲೌದನ್‌ 
(ಬಳ. ೫. ಶಿಕ್ಕರಿ- «೨-೫; 870?) ; ಕಂಗಳ ಬಲೆ ಕಟಾಕ್ಷಂಗಳ ಬಾಣ 


ಳಾ 


೩5 


20 


40 


ಬಿಲ 


ಭೃಂಗಂಗಳ ವಿಲ್ವೈ ಟ್‌ ನೊಸಲ ಹಿಂಗದೆ ಬಡಿಕೊ:ಲು ನಗೆಶುನಿಯಿ ಸ್ತ್ರಿ 
ಜನಂಗಳು ಬೇಂಟೆಯಾಡುವರು (ಕಮುಂಸಾಂ, ೩-6೧). 

ಬಲ್ಲಂಕಕಾಟ ಎ ಧನುರ್ವಿದ್ಯೆಯಲ್ಲಿ ನಿಪುಣನಾದವನು : ಒಂದು 
ಬಿರುದು : ರಣರಂಗನೀಜಿನುಂ ಬಿಲ್ಲಂಕಕಾಜಿನುಂ ಕಂಣ್ನಂಬಿನಾಥನುಂ 
- * ೬ ಅದೆಂತುಮೊಪುವನುಂ (೭೪. ೪೪. ತಂ: ೬೧-೩೪ ; 1154). ಬಿಲ್ಲ 
ಕೊಪ್ಪು - ಬಿಲ್ಲಿನ ತುದಿ; ಗೊಲೆ ; “ಕಾರ್ಮುಕಕೋಟಿಃ, ಅಟನಿಃ 
ಈ ೨ ಬಿಲ್ಲ ಕೊಪ್ಪು” (ಹರಾಯು. ೭೬-೩೦೧) : ನಾರೀಚೋರ ನಡೆನಡೆ 
ಯೆನುತ ತಿವಿದನು ಬಿಲ್ಲ. ಕೊಪ್ಲಿನಲಿ (ಕುವ್ಮಾ9. ೨೨-೩೬) ; ಅಲ್ಲಿ ಶಿವನು 
ಬಿಲ್ಲ ಕೊಪ್ಪಗೆ ನೆಮ್ಮಿದಾತನಾಗಿ ಮಂಗುಳುನಗೆಯಿಂದ ತ್ರಿಪುರವ ನೋಡಲು 
(ಕೈಿಂಸೂ. 1. ೩೦) - ಬಿಲ್ಲ ಜಾಣ-ಧನುರ್ವಿದೆಯಲ್ಲಿ ನಿಪ್ರಣನಾದವನು.- 
ಕೌಶಲ್ಯವನ್ನು ಹೊಂದಿದವನು : ಕನಕಕಲಶಧ್ವಜನುಮೆನಿಸಿದ ಬಿಲ್ಲ 

ಣಂ ದ್ರೋಣನಲಾಎನೊಳೆಂ , . . ಸುಯೋಧನಂ ಚಿಂತಾಕ್ರಾಂತನಾಗಿ 
(ಗರಾಯು. ೨-೦೦ ವ). ಬಿಲ್ಲ ನಾರಿ - ಧನುಸ್ಲಿನ ಹಗ್ಗ : ಹೆದೆ: “ಬಿಲ್ಲ 
ನಾರಿಯೊಳು ಸುರಗುರುವಿನೊಳು ತುರಗದೊಳೆಗೆಲ್ಲ ಜೀವವೆನಿಕ್ಕ್ಯು” (ತುಂಗಳ - 
ಮಡಕೆ ದೈವ ಮೊಣ ದೈವ ಬಿಲ್ಲ ನಾರಿ ದೈವ ಕಾಣಿರೊ: (ಬಸನ. ೩೬೩) - 
೦೩೧-೩೩) ; ಬಿಲ್ಲ ಬಂಟ = ಬಿಲ್ಲ ಜಾಣ : ಕಲಿ ಪಂದಿಯೊಂದು ಕಟ್ಟುಬ್ಬ 
ಟೆಯಿಂ ಮೆಲ್ಲನೆ ಪೊಣಡುತ್ತಿರೆ ಬಂದಲ್ಲೊರ್ವಂ ಬಿಲ್ಲ ಬಂಟನಿರ್ದುಂ 
ಮಲ್‌ಯೊಳ್‌ ಮುಂಬಂದೆಚ್ಚೊಡೆ (ತಮ್ಮಾರೆ. ೪-೪೪). ಬಿಲ್ಲ ಬಲ್ಮೆ, ಬಿಲ್ಲ 
ಬಲುಮೆ-ಬಿಲ್ಲುಗಾರಿಕೆಯ ಚಾತುರ್ಯ.--ನೈಪುಣ್ಯ: ನೋಟ 
ಮನಂಗನ ಬಿಲ್ಲ ಬಲ್ಮೆಯಂ ಪಡೆಯೆ (೪೦ಪು. 3-೪) ; ಬಿಲ್ಲ ಬಲ್ಮೆಯಂಂ 
ಕುಲಮುಂ ನಿರ್ವ್ವಾಜಂ ಮಸುಬ್ದುವು (ಗದರಾಯು. ೨-೦೮) ; ಬಿಲ್ಲ ಬಲುವೆ 
ಯದೆನ್ನ ಗಂಡನೊಳಲ್ಲದಾರಿಗೆ ಹೇಳು ಚೌಪಟಮಲ್ಲತನ (ತೊರರಾ. ೪-೩-೦೪). 
ಬಿಲ್ಲ ಬಲ್ಲಹ ಎ ಬಿಲ್ಲ ಜಾಣ: ಕೋಲ ಮಳೆಯಂ ಕಜಕಿದರ್‌ ಮಿಗೆ ಬಿಲ್ಲ 
ಬಲ್ಲಪರ್‌ (ಕಣ. ೨೬೭)- ಬಿಲ್ಲ ಬಿತ್ತೆಗ ಇ ಬಿಲ್ಲ ಜಾಣ: ಬಲ್ಲ 
ಬಿತ್ತೆಗರ್‌ ಕಡುಪೊತ್ತುಂಬಜ್‌ಯದೆ ತಮ್ಮೊಳ್‌ ಸಲೆ ಸುರಿಗಿಆ೨ದಟೀದರ 
ವಂಧ್ಯಮಲ್ತೆ ವೀರೋದ್ರೇಕಂ (ಶಂವ್ರ ಪು. ೧೦-೭೧). ಬಿಲ್ಲವ, ಎ ಬಿಲ್ಲಾ ಳ್‌ ; 
` ಕುದುರೆ ತಗುಳ್ಳುವಾ ದೆಸೆಯ ಬಿಲ್ಲವರಂ (ಕಂ. 0-050) ; ತೆಗೆಸಿದರು 
ಸೇನೆಯನು ನೂಕಿದರಂದು ಬಿಲ್ಲವರ (೪ುಕ್ಮಾಳೀ. ೯-00). ಬಿಲ್ಲ ಹಬ್ಬ = 
ಧನಂಸ್ಸನ್ನು ಪೂಜಿಸುವ ಹಬ್ಬ : ಬಿಲ್ಲ ಹಬ್ಬವೆನುತ್ತ ಧರೆಯೊಳಗೆಲ್ಲ 
ಬೊಬ್ಬಿ ಉದಾಡುತಿರೆ (ನಿಧಾಗ- ೦೦-೩೬-೪೬); ಬಿಲ್ಲ ಹಬ್ಬದ ಚೆಲುವ 
ಬಳಿಕಾ ಮಲ್ಲಯುದ್ಧದ ದಂಡಿಯನು ಕಂಡಲ್ಲದೀ ಬಲ ಕ ಓಷ್ಣರಿಹರೇ 
ಕೇಳಿಲಂಪಟರು (ಆಳ್ರೂ ಶ. ೩-೩). 

. [ದೇ.ಗ ತಮಿ. ಮಲ. ಕೋಲಾ. ಪರ್ಜಿ. ವಿಲ್‌; ತುಳು. ಬಿಲ್ಲು, ಬಿರು; 
ತೆಲು. ವಿಲು, ವಿಲ್ಲು, ವಿಲ್‌; ಕುಣ. ವಿಲು, ವಿಡು: ಕುವ. ವೆಲೂ ; 
ಬ್ರಾಹುಈ. ಬಿಲ್‌ 

ಬಿಲ್‌ಕುಲ್‌. ಬಿಲ್‌ಖುಲ್‌ (ಅ). ೧. ಸುಪೂರ್ಣವಾಗಿ ; ಪೂರ್ತಿ 
ಯಾಗಿ : ಇದೆಲ್ಲಾ ಬಿಲ್‌ಕುಲ್‌ ಸುಳ್ಳು (ಸರ್ವವುಂ- ೨೮6). ಪ. ಖಡಾ 
ಖಂಡಿತವಾಗಿ : ಅವಳು ಬಿಲ್‌ಕುಲ್‌ ಆಗದೆನ್ನುತ್ತಾಳೆ (ಶ್ರತರು. ೪೬೦). 
ಬಿಲ್‌ಖುಲ್‌ : ೨. ನಾನಂತೂ ಬಿಲ್‌ಖುಲ*" ಬರೊಲ್ಲ (ರಾಗಿಣಿ- ೧೦೫): 
ದಲು ಬಿಲ್‌ಖುಲ್‌ ಆಗುವುದಿಲ್ಲವೆಂದು ಜೋರು ಮಾಡಿ . . . ಅವರ 
ಮಾತನ್ನೆಲ್ಲಾ ಕೇಳಿ ನನಗೆ ವರದಿ ಮಾಡಬೇಕು (ಕ€ಠೆ. ೦೦೦). 
(ಅರ. ಬಿಲ್ಕುಲ್ಲ್‌ ; ಟಾಟ, ಬಿಲ್‌ಕುಲ್ಲೂ ; ಹಿಂ. ಬಿಲ್‌ಕುಲ್‌, 
ಬಿಲ್ಕುಲ್‌ ; ಮರಾ. ಬಿಲ್‌ಕುಲ್‌. ಬಿಲ್‌ಕೂಲ್‌, ಬಿಲ್ಕುಲ್‌, ಬಿಲ್ಕೂಲ್‌] 
ಬಿಲ್‌ಖುಲ್‌ “ಬಿಲ್‌ಕುಲ್‌” ನೋ. 
ಬಲ (ನಾ). ೧. ಆಳವಾದ ಹಳ್ಳ ; ಕುಳಿ; ಕೊಳ್ಳ: “ನಿಮ್ಮಂ, 
ಅಗಾಧಂ. ಗರ್ತಃ, ಶ್ವಭ್ರಂ, ಸುಹಿರಂ, ಬಿಲಂ... ದರಃ _ ಈ ೧೫ 


ಬಿಲಂದರ 


ಕುಲ್‌” (ಹಲಾಷಖ. ೧೦-೨); ಬೇತಾಳಂಗಳ್‌ ಮೊಟ್‌ದು 
ಬಾಯ್ಗಳೆನಾ ಪಾತಾಳಬಿಲಂಗಳೆವೋಲ್‌ ... ಕುಣಿಯೆ ಭಯಮಯನಾದೆಂ 
(ಕರಿರಾ- ೩-೦೯೪): ಇದು ಪಾತಾಳಬಿಲಕ್ಕೆ ಬಾಗಿಲಿದು ದಲ್‌ ಘೋರಾಂಧ 
ಕಾರಕ್ಕೆ ಮಾಡಿದ ಕೂಪಂ(ಶಂಶಕಾ- ೧೩-೬೨) ; ಮಾರಿಯ ದಿಂಡುಗೆಡಹುವೆ 
ನೆನುತ ತೆರಳಿದ ಕುಂಭಿನಿಯ ಬಿಲಕೆ (890ರ. ೧೯-೩೦- `ನರಕಬಿಲ' 
ಪರಾ. ೨. (ಇಲಿ. ಮೊಲ, ಹಾವು ಮುಂತಾದುವು ವಾಸಕ್ಕಾಗಿ 
ನೆಲದಲ್ಲಿ ಮಾಡಿಕೊಂಡಿರುವ) ಡೊಗರು ; ಹೋರು ; ರಂಧ್ರ: 
ಬಿಲದೊಳಗಿರ್ದ ಇಲಿಯಂ ತೆಗೆವಂತೆ (ಶಂಕತಂ- ೦8೭-೪) : ಬಿಲದೊಳಗಣ 
ಇಲಿ ಹುತ್ತದೊಳಗಣ ಹಾವು ಇತ್ತಂಡವು ಕೂಡಿ ಮನೆಯೊಳಗಣ ಬೆಕ್ಕ 
ಮುರಿಯಿತ್ತು (ಏೈೃಣಾ-೨೦-೪೪); ಬಿಲ ಸಿಕ್ತೂಂತ ಹುಲಿ ಮುಗ್ಗೋಕಾಗುತ್ಮೆ 1 
(ರುರಂನಾ- 6೪). ೩. ಗುಹೆ: ಗವಿ: ಭೂತಂಗಳಾತನನೊಂದುಬಿಲ 
ದೊಳಿಕ್ಕಿ ಕಲ್ಲಂ ಕವಿದೊಡೆ (ಕಾವೀಜ್ಞ. ೦೮೮), ನೀನೀ ಬಿಲನ ಬಾಗಿಲ 
ಕಾದಿರೆನ:ತೊಳೆಹೊಕ್ಕನಾ ವಾಲಿ (ತೊಂರಾ. ೪-೨-೨೬). ೪. ಹೊರಕಿಂಡಿ: 
'ಬಿಲದ್ವಾರ` ಪರಾ. ೫. ಸ್ತ್ರೀಯ ಇಂದ್ರಿಯನಾಳ; ಯೋನಿನಾಳ. 
೬. ದೇವೇಂದ್ರನ ಕುದುರೆ; ಉಚ್ಚೆ, ಃಶ್ರವಸ್ಸು. [ಸಂ.] 
ಬಿಲಂದರ (ನಾ). ಮೋಸಗಾರ ; ವಂಚಕ: ಮಧುರಾದಾಸನೆಂದರೇನು 
ಸಾಮಾನ್ಯನೇ. ಪಕ್ಕಾ ಬಿಲಂದರನಿರುವನು (ಕರಬ. ೦9)- 
(4-ಮರಾ. ಬಿಲಂದರ*, ಬಿಲಿಂದರ್‌] 
ಬಿಲಂದರಿ, (ನಾ). ಮೋಸಗಾರಿಕೆ: ವಂಚಕತನ : ಮೊದಲಿನಂತೆಯೇ 
ಬಿಲಂದರಿಯಾದ ಮುಖಚರ್ಯೆ. ಆದರೆ ವೃಥೆಗೊಂಡಂತೆ ಅವನ ಕಣ್ಣು 
ಕಂಡವು (೦ರುಗಾ. ೩೩).- [ ವಬಿಲಂದರೆ] 
ಬಿಲಂದರಿ, (ನಾ). (ಉಕ) ೧. ಮೋಸಗಾತಿ; ವಂಚಕಿ. 'ವಿ. 
ಚತುರೆ; ನಿಪುಣೆ : ಅಕೆ ಬಿಲಂದರಿಯಾದ್ದ ರಿಂದ ಇಕ್ಕಟ್ಟಿನಿಂದ ಪಾರಂದಳು 
(ರೂಢಿ) - [ಬಿಲಂದರ ೪ - ಇ್ವ) 
ಬಿಲಂಬುಗು (ಕ್ರಿ). ರಂಧ್ರವನ್ನು ಪ್ರವೇಶಿಸು: ಗಬಿಕಿವೆರಸು ಬಲಂ 
ಬುಗುವೆನೆಂಬ .  , ಬೆಳ್ಳನಮಕ್ಕುಂ (ರರ್ಮಾಮ್ಮ.- ೦೪-೦೩೪): 
[ಬಿಲ 3- ಪುಗು («ಎಪೊಗು)] 
ಬಲಚರ (ಗು). ಬಿಲಗಳಲ್ಲಿ ಓಡಾಡುವ; ಡೊಗರುಗಳಲ್ಲಿ ಸಂಚರಿಸುವ : 
ಕಿಟುವೇಂಟೆಗಾಅರ* ಇಲಿ ಬೆಳ್ಳಿಲಿ ಮೊದಲಾದ ಬಲಚರಪಾಣಿಗಳಂ 
ತಂದು ಮುಂದಿರಿಪುದುಂ (ಕಳವಂ- ೭-೨). [ಸಂ-] 
ಬಿಲದುರ್ಗ (ನಾ). (ಆಲಂ) ರಹಸ್ಕಸ್ಥಾನ ; ದುರ್ಗಮಪ್ರದೇಶ : 
ಯ ಕ್ಷಿಣಿಯರಂ ಬಯಸಿ ಮಾಡುವ ಜಪಂಗಳಿಂ ಬಿಲದುರ್ಗಮಂ ಪೊಕ್ಕು 
ಪಡೆವ ಶಾಪಂಗಳಿಂ (ಉದಂಣ- ೨೭೦) - [ಹಂ.] 
ಬಿಲದ್ವಾರ (ನಾ). ೧. ಗುಹೆಯ ಬಾಗಿಲು ; ಗುಹಾಮುಖ: ಬಿಬಕ್ಕೆ_ 
ಬಿಲದ್ವಾರ, ಬಿಲಸರ್ಗ (ಬಲಸಗ್ಗ), ಪೆರ್ಬಲ (ತಮರ. ೨೪೮ ಪ್ರಯೋ); 
ಕಾಯುತಿಹನಣ್ಣನಾಣತಿಯಂತೆ ಸುಗ್ರೀವನಾ ಬಿಲದ್ಮಾರಮಂ (ಶ್ರೀರಾಮಾ. 
3೬೪-೪). ೨. ಹೊರಕಿಂಡಿ : ಪದಿನಾಮಿ ದಿಡ್ಡಿ ಬತ್ತೀಸ ಬಿಲದ್ವಾರ 
ವಿಧುಮಿತ್ರದುಪಲದಿಂ ಬಿಗಿದ ರುಧಿರಾಪುರದಾಳುವೇರಿಯ ಸೌಭಾಗ್ಯ 
ದುದಯವನೇನ ಬಣ್ಣಿಸುವೆ (ಮೋಹಕ. ೨೦-೦೪) - [ಸಂ.) 
ಬಿಲಮಾರ್ಗ (ನಾ). ಕಂದರದ ದಾರಿ; ಕೊಳ್ಳದ ಹಾದಿ, -ಮಾರ್ಗ ; 
ಬಲವೈರಿಸುತನ ನಂದನನಾ ಫಣೆಲೋಕಕೆ ತಳತಂತ್ರಸಹಿತೈದಿ ಬಂದ 
ಬಿಲಮಾರ್ಗವೆಂದೆನಲಾ ಪುರದಗಳು ಕಣ್ಣೊಳಿಸಿದುದು (ಕಂನವಿ. ೨-೬೦): 
[ಸಂ.1 
ಬಿಲವರ ' ಬಿಲ್ವರ್ಕ' ನೋ. 
ಬಿಲವರಗ (ನಾ)- ಒಂದು ಬಗೆಯ ಸೊಪ್ಪು : ಸೊಪ್ಪುಗಳು . 
ದೊಡ್ಡಬಸಲಿ, ಬಿಲವರಗ, ಬಿಳಿಸಾಸವೆ, ಕಾರೆ (ನಮ್ಮನು: ೨೩೭). [?) 


ತೆಣಿದು | 


೬೪೭೮ 


30 


*- [| 46 


ಬಲುದಿರು 


ಬಿಲವಾರ ` ಬಿಲ್ವರ” ನೋ. 

ಬಿಲಸಗ್ಗ , ಬಿಲಸರ್ಗ (ನಾ). ೧. ನರಕ. ೨. ದೊಡ್ಡ ಬಿಲ; ಗವಿ: 
ಬಿಲಸಗ್ಗಂ ಸವಿ ಸಂದಿ ಡೋಣಿ ಪರಿಚಾರೇರುಂ ಪುಗಿಲ್ವಟ್ಟೆ . .. ರಯ್ಕಮಾ 
ಬೆಟ್ಟಿದೊಳ್‌ (ಸೂಸು. ೩-೨). ಬಿಲಸರ್ಗ ; ೨. ಬಿಲಕ್ಕೆ. ಬಿಲದ್ವಾರ, 
ಬಿಲಸರ್ಗ (ಬಿಲಸಗ್ಗ), ಪೆರ್ಬಿಲ (ಕಮರ- ೨೪೮ ಪ್ರಯೋ) - 

[ವ ಸಂ. ಬಿಲಸ್ವರ್ಗ] 

ಬಿಲಸರ್ಗ ಬಿಲಸಗ್ಗ' ನೋ. 

ಬಿಲಹರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಈ ಸಮಸ್ತ 
ರಾಗಂಗಳೊಳೆಗೆ ರಾಮಕ್ರಿ . . . ಬಿ[ಕಾಕಾ. ಮ]ಲಹ?ರ ಧನ್ಯಾಸಿ ಆರಭಿ 
ಎಂಬ  ಮೂವತ್ತೆರಡುರಂಗಂಗಳೇ ಲೋಕಪ್ರಸಿದ್ಧಮಾಗಿಹವು (ಎನೀ. 
06೪); ಬಿಲಹರಿ :- ೨೯ನೇ ಮೇಳಕರ್ತ, ಧೀರಶಂಕರಾಭರಣದಲ್ಲಿ ಜನ್ಯ 
(ಗಂಗೀಶಂ- ೦೩೬) [ಸಂ.] 

ಬಿಲಾಕ (ನಾ). ಒಂದು ಬಗೆಯ ಔಷಧೀಸಸ್ಯ: 
ಚೆಂಗಣಿಗಿಲೆ. ಶ್ವೇತಗು೦ಜಿ (ಎನೈಂ, ೯೨). 

ಬಿಲಾರ "ಬಿಲ್ವರ,' ನೋ. 

ಬಿಲಾವಲ್‌ (ನಾ). [ಸಂಗೀತ] ಒಂದು ರಾಗದ ಹೆಸರು: ತಿಲಂಗ್‌, 
ಬಿಲಾವಲ್‌ ಮುಲ್ತಾನಿ, ರಾಮಕಲಿರಾಗಗಳು ಕ್ಷಯರೋಗವನ್ನೂ . . . 
ಗುಣಪಡಿಸುವುದೆಂಬ ಭಾವನೆ ಉತ್ತರಭಾರತದಲ್ಲಿದೆ (ಕಾರದ. ೩99). 

[೯- ಹಿಂ. ಬಿಲಾವಲ್‌ ; ಮರಾ. ಬಿಲಾವಲ್‌, ಬಿಲಾವರ್‌] 

ಬಿಲಿ “ಬಿಲ್‌” ನೋ. 

ಬಿಲಿಗಿ "ಬಲಿಗೆ" ನೋ. 

ಬಲಿತರ್‌ (ಕ್ರಿ). ಕೊಂಡು ತರು: ಖರೀದಿಸು; ಇಂದು ದೇವತೆಗೆಂದು 
ನೀ ಬಿಲಿತಂದ ಕುಆ೨ಯಂ ತಾರದಡೆ ನಾವಿಂದೊಸಗೆಯಂ ಮಾಡಲಮ್ಮೆವು 

[ಬಿಲಿ (-ಆ ಬಲ್ಕ್‌) + ತರ್‌) 


ರಕ್ತಗಂಧಕ, ಬಿಲುಕ, 
[?) 


(ವಿಸಫು, ೨6-೨೪). 

ಬಿಲು "ಬಿಲ್ಕ್‌' ನೋ. 

ಬಿಲುಕುಡಿ “ಬಿಲ್ಕಡೆ' ನೋ. 

ಬಿಲುಕೊಡೆ 'ಬಿಲ್ಕಡೆ' ನೋ. 

ಬಿಲುಗಡೆ 'ಬಿಲ್ಕಡೆ' ನೋ. 

ಬಲುಗಾರ "ಬಿಲ್ಲಾಲ' ನೋ. 

ಬಿಲುಗಾಆ "ಬಿಲ್ಲಾಟಿ' ನೋ. 

ಬಿಲುಗಾಳಿತನ 'ಬಿಲ್ಲಾಅಿತನ' ನೋ. 

ಬಿಲುಗೊಳು “ಬಿಲ್ಲೊಳ್‌” ನೋ. 

ಬಿಲುಜಾಣ “ಬಿಲ್ದುಣ'` ನೋ. 

ಬಿಲುಚಾಣತನ (ನಾ). ಧನುರ್ವದೈಯಲ್ಲಿ ಹೊಂದಿರುವ ಪ್ರೌಢಿಮೆ : 
ಆವ ಬಲು ಬಿಲುಚಾಣತನದ ಮಹಾವಿಚಿತ್ರಪ್ರೌಢಿಯೋ (ಕೊರರಾ. 
೦-೦೦-೦೪). [ಬಿಲು (ಇ ಬಲ) * ಜಾಣತನ (ಇ ಜಾಣ್ತನ)] 

ಬಿಲುಜಾಣಿಕೆ 'ಬಿಲ್ದಾಣಿಕೆ' ನೋ. 

ಬಿಲುಜೇವಡೆ (ನಾ). ಬಿಲ್ಲಿನ ಹೆದೆಯ ದನಿ; ಧನುಷ್ಟಂಕಾರ ; ಭುಜದ 
ಹೊಯ್ಲಿನ ಹರಿಗೆಗಳೆ ಗಜಬಜದ ಬಿಲುಜೇವಡೆಯ ರವದಕ್ಕಜದ ಕಾಲಾ 
ಳೊವಗಿತು (ಕುವ್ಮಾಶ- ೨-೪); ರಣದೊಳಗೆ ಬಿಲುಜೇವಡೆಯ ಬಲುಹಿಲ್ಲ 
(ತೊರ. ೬-೦೯-9೩). ([ಬಿಲು (ಎ ಬಿಲ್‌) 4 ಜೇವಡ್ಕೆ (ವ ಜೇವೊಡೈ)] 

ಬಿಲುಟಂಕಾರ (ನಾ). - ಬಿಲುಜೇವಡೆ : ಹರಿಯ ಬೊಬ್ಬೆ ರಥಾಶ್ವ ದಬ್ಬರ 
ನರನ ಬಿಲುಟಂಕಾರ , . . ಅರಿಬಲವ ತಿವಿದುದು (ಕುವ್ಮಾರ್ರೋ. ೦೪-೨೪). 

[ಬಿಲು (ಇ ಬಿಲ್‌) 3- ಟಂಕಾರ] 
ಬಿಲುದನಿ 'ಬಿಲ್ಹನಿ' ನೋ. 
ಬಿಲುದಿರು 'ಬಿಲ್ದಿರುವು' ನೋ. 


ಬಿಲುದಿರುವು 


ಬಿಲುದಿರುವು “ಬಿಲ್ಲಿರುವು' ನೋ. 
ಬಿಲುದುಡುಕು (ಕ್ರಿ). ಬಿಲ್ಲನ್ನು ಥಟ್ಟನೆ ಹಿಡಿ : ಶರಸಂಧಾನಕ್ಕೆ ಸಿದ್ಧ 
ವಾಗು : ಸೈಂಧವ ಬಿಲುದುಡುಕೆ ಮೋಹರಿಸಿದರು ಭೂರಿಶ್ರವಾದಿಗಳು [' 
(ಳುಶ್ಮಾರ್ರೋ, ೪-0೪); ಸರಳ ಸೂತ್ರದಲಹಿತವೀರರ ಶಿರವ ಸೂತ್ರಿಸಿ ಕಾಲ. 
ಕಂಠನ ಕೊರಳಲಿಕ್ಕುವೆನೆನುತ ಬಿಲಂದುಡುಕಿದನು ಸೌಮಿಶ್ರಿ (ಕೊಳರಾ- 
4-8-03), [ಬಿಲು (5 ಬಿಲ್‌) + ತುಡುಕ್ಕು (< ತೊಡಂಕ್ಕು)] 
ಬಲುದುದಿ (ನಾ). ಬಿಲ್ಲಿನ ತುದಿ. - ಕೊಪ್ಪು : ಕದಳಿ ಕಡವಮ್ಮಾವುಗಳ 
ಬಿಲುದುದಿಯಲಿಜಟ್‌ದನು (ಕೊರರಾ. ೩-೮-೩೦)- 
[ಬಿಲು (« ಬಲ್ಕ್‌) * ತುದಿ] 
ಬಿಲುದೆಗಹು (ನಾ). ಶರಸಂಧಾನದಲ್ಲಿ ಬಿಲ್ಲ ತಿರುವನ್ನು ಹಿಂದಕ್ಕೆ 
ಎಳೆಯುವಿಕೆ : ಬಿಲುದೆಗಹಿನಾಕರ್ಣಪೂರದ ಹಿಳುಕಿನನಿಲಜನಿರಲು ಸಿಂಹದ 
ಹೊಲನ ಹೊಗುವಿಭದಂತೆ ಹೊಅಕಾಲ್ಗೊಳುತಲಿರೆ ಕಂಡು . . . ತೆಗೆ 
ದೆಚ್ಚನಾ ಭೀಮ (ಕುವ್ಮಾರ್ರೋ- ೦೨-೩೦). [ಬಿಲು («ಎ ಬಿಲ್‌) -- ತೆಗಹು) 
ಬಿಲುದೆಗೆ (ಕ್ರಿ). ಇ ಬಿಲುದುಡುಕು : ದಾನವ ಕಳೆಗಕ್ಕನುವಾಗಿ ನಿಂದನು | 
ಬಿಗಿದ ಬಿಲುದೆಗೆದು (ಕುಲ್ಮಾರ್ರೋ- ೦೫-೪೪). 
[ಬಿಲು (ಎ ಬಿಲ) + ತೆಗೆ) 
ಬಿಲುಮುರಿ (ನಾ). (ಕರಾ) ವಿಷವಿಲ್ಲದ ಒಂದು ಬಗೆಯ ಚಿಕ್ಕ ಹಾವು. 
[?) 
ಬಲುರವ (ನಾ). ಬಿಲ್ಲಿನ ಹೆದೆಯ ಶಬ್ದ ; ಜ್ಯಾರವ ; ಬಲುರವದ 
ಮೊಳಗಿನಲಿ ಕೃಷ್ಣನ ಫಲುಗುಣನ ಮೈಕಾಂತಿ ಮೇಘಾವಳಿಗಳಲಿ. . . 
ನಿಲುವ ಹಂಸವ್ಯೂಹವೆಲ್ಲಿಯದು (ಕಾಪಾಡೋ. ೦೦-೨೦). 
(ಬಲು (೦ ಬಿಲ) 3- ರವ) 
ಬಿಲುವಡಿಕೆ (ನಾ). ಒಂದು ಬಗೆಯ ತೆರಿಗೆ ; ನಾಡೊಳಗೆ ಬಿಲುವಡಿಕೆ 
ಯೇನು ಬಂದೊಡಂ ಕೋಗಿಲೂರ ಹಳಿಉಳೂರ ಹದಿಕೆಯ ಬಲ್ಲೇಶ್ವರ 
ದೇವರ ಧೂಪದೀವಕೆ . . . ನಡಸಿ ಕೊಡುವರು (ಎಕ, ೪11, ಕನ್ನಣ- 
೨೦-೩೪ ; 126); ಹಂನಿರ್ಬ್ಯರು ಮಹಾಜನಂಗಳಿಗ್ಕೂ ತಮ್ಮ ಬಿಲುವಡಿಕೆ 
ಮುಖ್ಯವಾಗಿ ಕಬ್ಬಿಲವಡಿಕೆ ಆವುದು ಬಂದಡಂ ಸರ್ವ್ವನಮಸ್ಕವಾಗಿ ಧಾರಾ 
ಪೂರ್ವಕಂ ಮಾಡಿಕೊಟ್ಟು ಬಿಟ್ಟಿ ಧರ್ಮ (೪33 3% i; ೩೫೦-೦೦; 
- 3262). *ಕಬ್ಬಿಲವಡಿಕೆ' ಹೋ. (2) 
ಬಿಲುವರ "“ಬಿಲ್ವರ್ಕ' ನೋ. 
ಬಲುವರೆ “ಬಿಲ್ವರ್ಕ' ನೋ. 
ಬಿಲುವಿಡಿ * ಬಿಪ್ವಿ ಡಿ' ನೋ. 
ಬಿಲುಎದ್ದೆ 'ಬಿಲ್ಫೆ ದ್ದೆ ' ನೋ. 
ಬಲುವಿದ್ದ (ನಾ) ಎ =ಬಿಲಿ ದ್ದೆ : ಹರನು ಬಿಲುವಿದ್ಯವನು ಕೊಡು ತವೆ 
. ಪರಶುರಾಮಂಗೆಂದನಧಮರಿಗೊರೆಯದಿರು ಸತ್ಪಾತ್ರಕಿದನಾದರಿಸಿ ಕಲಿ 
ಸೆಂದ (ಳುಠ್ಮಾಳೆ. 6-3): [ಬಿಲು (< ಬಿಲ್ಡ್‌) * ವಿದ್ಯ) 
ಬಿಲುಎದೈೆ * ಬಿಲ್ಲುವಿದ್ಕೆ' ನೋ. 
ಬಿಲುವೊಯ್‌ ಬಿಲ್ವೊಯ್‌್‌ > ನೋ. 
ಬಿಲೇಶ : (ನಾ). ಬಿಲದ ಒಡೆಯ; 
ಪರಾ. [ಸಂ.7 
ಬಿಲೇಶಭೂಹಣ (ನಾ). ಹಾವನ್ನು ಆಭರಣವನ್ನಾಗಿ ಉಳ್ಳವನು ; 
ಸರ್ಪಭೂಷಣ : ಶಿವ; ಈಶ ಸೂರಿಯಕೋಟಿತೇಜಃಪುಂಜ ಬಿಲೇಶ 
ಭೂಷಣ ದೋಷನಾಶ . . , ಶರಣು (6 ಹಕ. ೨೦-೫೪). [ಸಂ.] 
'ಬಿಲೇಶಯ (ನಾ). ೧. ಬಿಲದಲ್ಲಿ ವಾಸಿಸುವ ಪ್ರಾಣಿ; ಹಾವು: 
ವಾಸುಗಿಯ  ತಕ್ಷಕನನಂತನ ಮೈೈಸಿರಿಗಳುಡುಗಿದವು ಬಣಗು ಬಿಲೇಶಯಂಗಳ 
ಕಾಣೆನಿದಿರಿನಲುರಗಮರ್ದನನೆ (ಕೊರಗ. ೩-೨೬-೩೦) ; ಗಳಾನ್ವಿತ ಹಲಾಹಲ 


16 


20 


25 


ಹಾವು: *ಬಿಲೇಶಭೂಷಣ' 


೬೪೭೩೯ 


ಬಲ್ಲಾ ೪ 


ಬಿಲೇಶೆಯಕಳೇವರವಿಳಾಳ (ರಾಣಕೇ. 00-೦೦೦). 
[ಸಂ.] 
ಬಿಲೋರು (ನಾ). ಒಂದು ಬಗೆಯ ಖನಿಜಶಿಲೆ ; ಸ್ಪಟಿಕ: ಪರದೆಯ 
ಹೊರಮೈಯ ಲ್ಲಿ ಬಿಲೋರಿನ ರುಮಕುಗಳೊಳಗೆ ದಿ:ಪಗಳು ರಾತ್ರಿಯಲ್ಲಿ 
ಬೆಳತನಕ ಉರಿಯುತ್ತಿರುತ್ತವೆ (ನಖುಂಣಯ. ೬-೨೬). “ಬಿಲ್ವರ್ಮ' ಪರಾ. 
[+ ಅರ. ಬಿಲ್ಲಾರ್‌, ಮರಾ, ಬಿಲೋರ್‌, ಬಿಲ್ಲೋರ್‌) 
ಬಿಲೃಡೆ, ಬಿಲುಕುಡಿ, ಬಿಲುಕೊಡೆ, ಬಿಲುಗಡೆ, ಬಿಲ್ಕೊಡೆ (ನಾ). 
ಒಂದು ಬಗೆಯ ತೆರಿಗೆ: ಬೆಸದೆ ಬಿಲ್ಕಡೆಯ ಸುಂಕಾಧಿಪಶಿಯೆನಿಸಿದ 
(ರೊಂಕಕಾ- ೦೯೩೬. ಹಾವೇರಿ: ೬೨-೨೪; . 976); ತಮ್ಮ ನಡೆವ ಬಿಲ್ಕಡೆ 
ಯೆರಡಜಕೊಳವೆರಡುಲಕಮಡಕೆಯ ಸುಂಕಮಂ ಕೆಜಿಯ ಕಲುಕಟ್ಟಿಂಗೆ 
ಬಿಟ್ಟಿ (ಕ9. 11, ೪-೩0; 1072). ಬಿಲುಕುಡಿ : ತಪು ತವುಡಿ ದಣ್ಣವಣ್ಮಿಗೆ 
ಹಾದರ ಹಸುಕರು ಸಂತಿಯಲು ಅಲ್ಲಾ ಕೂಡಿ ಬಿಲುಕುಡಿ (ಎಳ. 1x, 
1832). ಬಿಲುಕೊಡೆ : ವಂಶಂಪ್ರತಿ ನಿಬಂಧವಾಗಿ 
ಸಲುವ ಗದ್ಯಾಣವೆರಡು ಯಾ ಬಿಲುಕೊಡೆಯಧಿಕಾರಿ ಬೊಪ್ಪೆಯ ದಂಣ್ನಾ 
ಯಕರ ಹೆಗಡೆ. . . ಕೊಟ್ಟಿ ಗದ್ಯಾಣವೆರಡು (ಸೌ. 1%--1, ೩೪೦-೦೦; 
1೩886). ಬಿಲುಗಡೆ : ಅಂತು ಗ ೩೦ ॥ ೪ ॥ ಬಲುಗಡೆ ಪಾಲುಬೀಜ (ಎಳ. 
೪213, ಶೀರ್ಥಹ- 66-೧೪; 1682) - ಬಲ್ಕೊಡೆ : ತಿಳಿವಳ್ಳಿಯ ಟ್ಮಾಣೆಯದ 
ಬಿಲ್ಕೊಡೆಯ ಅಧಿಷ್ಠಾಯಕಂ ರವಿಯಪಯ್ಯನು೦ (8೪29. x, 49-08; . 
1068) ; ವಡ್ಡರಾವುಳಮುಮೆರಡುಂ ಬಿಲ್ಕೊಡೆಯುಂ ಸರ್ವ್ವನಮಸ್ಕ 
ಮೆಂದು ಬಿಟ್ಟರ್‌ (ಎಳ. ೪11, 8690. ೪6-80; 1103); ಬಿಲ್ಕೊಡೆ-ಇದು 
ಎರಡು ತೆರಿಗೆಗಳನ್ನು ಅಥವಾ ಸುಂಕಗಳನ್ನು ಸೂಚಿಸುತ್ತದೆ (ಕ: ೪೦೦)- 
[?) 


ಹ ಇಲಿ. ೩, ಮೊಲ. 


ರೇಗಳೂ- ೩೦-೨೨; 


ಬಿಲ್ಕಾಅಿ * ಬಿಲ್ಲಾಅಿ ' ನೋ. 
ಬಲ್ಕುನಿಕ (ನಾ). ಒಂದು ಬಗೆಯ 
ಬಿಲ್ಕುನಿಕ (ಮೈಔ೧- ೩೦-೬೦೨). 
ಬಲ್ಕೊಡೆ « ಬಲ್ಕಡೆ' ನೋ. 
ಬಿಲ್ಲಂಟೆ (ನಾ). ಬಿಲ್ಲಿಗೆ ಕಟ್ಟಿ ರುವ ಗಂಟೆ: ಕುಂಭಾಂಡ ಬಿರುದಿನ 
ಬಲ್ಲಂಟೆ ಢಣಿರೆನೆ ಕೊಂಡ ಕಾರ್ಮುಕವ (ಮೋಹಕ. ೩೯-೨೪). 
[ಬಲ್ಕ್‌ 4 ಗಂಟಿ] 


ಸಸ್ಯ : ಕಲ್‌ನಂದಿ, ಜಗಳಗಂಟಿ, 
(?) 


ಬಿಲ್ಲಲ್‌ (ಕ್ರಿ). ಧನುರ್ವಿದೈೆಯನ್ನು ಕಲಿತುಕೊಳ್ಳು, - ಅಭ್ಯಾಸ 
ಮಾಡು : ಅಂತು ಬಂದು ವೈರಿಗಜಘಟಾವಿಘಟನನೆೊಳ್‌ ಎಫಟಿಸಿ 
ಬಿಲ್ಲಲ್ತಿ (ಶಂಶಛಾ. ೨-೫೭ ಠ). (ಬಿಲ್‌, + ಕಲ್‌ i) 
ಬಿಲ್ಲಲ್ಲಿ (ನಾ). ಧನುರ್ವಿದ್ಯೆ; ಬಿಲ್ವಿದೆ, : ME ತಾಗೆ 
ತಿಣ್ನಂ ತೆಗೆನೆಲ್‌ದಿಸೆ ಬಿಲ್ಲಲ್ಪಿ ತನ್ನೇಟ್‌ನೆೊಳ್‌ ಕಣ್ಣೆ ಆಕಿದತ್ತೆಂಬಂತುಂ 
. ಖಚರಪತಿ ಭರಂಗೆಯ್ದು ಕೆಯ್ಯೋಗದೆಚ್ಚಂ (ಕೌಿಂತಿಪು. 9-93)- 
(ಬಿಲ್‌, + ಕಲ್ಪಿ] 


ಬಿಲ್ಲಾರೆ "ಬಿಲ್ಲುಜ' ನೋ. 

ಬಿಲ್ಲಾ ರತನ “ಬಿಲ್ಲಾಜಿತನ' ನೋ. 

ಬಿಲ್ಲಾ ಕೆ 'ಬಿಲ್ಲಾಟಿಕಿಕೆ? ನೋ. 

ಬಲ್ಲಾಳೆಗ (ನಾ). ಬಿಲ್ಲು ಬಾಣಗಳಿಂದ ಮಾಡುವ ಯುದ್ಧೆ : ಎರಡುಂ 
ಪಡೆಯ ನಾಯೆಕರ್‌ ಬಿಲ್ಗಾ್‌ಂಗಾದುವಾಗಇ* -(ಶಂಶಶಾ. ೦೦-೬೦ ಏ) ; 
ಆಂ ಬಲ್ಲಾಳೆಗಮೆಂದೇ ಬಗೆದೆಂ ' ಬಾಯ್ಗಾಳಗಮನೀಗಳಣುದೆಂ ಗಟ 
೪-೫೦ ವ). [ಬಿಲ + ಕಾಳೆಗ] 

ಬಿಲ್ಲಾಣಜಿ, ಬಿಲುಗಾರ, ಬಿಲುಗಾಜ, ಬಿಲ್ಮಾಅಿ, ಬಿಲ್ದಾರ, ಬಿಲ್ಲುಗಾರ : 
ಬಿಲ್ಲುಗಾಅ (ನಾ). ಧನುರ್ವಿದೆ ಯಲ್ಲಿ ಪಾರಂಗತನಾದವನಂ : 


ಬಿಲ್ಲಾ ನಂತೆ ನಾರಿಗಾಸೆ ಮಾಡದೆ (ಧರಾರ್ಕು. ೩-೪೪) ; ಬಿಲ್ಮಾಜನ 


ಬಿಲ್ಲಾ ಅತನ ೬೪೮೦ ಬಿಲ, 


ಹ 
ಕೈಯಂತೆ ಮಿಸುಪ ಸರದಿನಳವಟ್ಟುಂ ಮಾಲೆಗಾಜನೆನಿಸಂ (ಕವ್ಮಕಾ. ೫೨): ೬-೬೩); ಬಾಣಪ್ರಯೋಗಂಗಳಿಂ ಪ್ರವರಂ ಕೊಲ್ವುದಂ ಕಂಡು 
ಅರಿದೆನೆ ತೋಜದ ಕೈಚಳಕವನಿನ್ನು ಕುಜುಹಿನ ಬಿಲ್ಲಾ ಆನೆನಿಸಿ (ನೂ ಹತ, ಬಿಲ್ಲೊಂಡು ಕೋಪದಿಂದೆ . . , ಕಣೆಗರೆಯುತೆ (ಕೃಎಭಾ 8-೨೯): 
0೯-೩೪). ಬಿಲುಗಾರ : ಒಳ್ಳೆಯ ಬಲುಗಾರಗಿಲ್ಲವೊ ಬಡಿವಾರ (ಇಂಊಶ.- ಬಿಲುಗೊಳು : ಬಿಲುಗೊಂಡುರವಣಿಸಿ ತಡೆದನು ವಿರಾಟನು ಕಳಶ 
೪೬-೨೦). ಬಿಲುಗಾಅ : ವೀರನಹೆಯೋ ಪಾರ್ಥ ನಿನ್ನವೊಲಾರು ಸಂಭವನ. (ಕುತ್ಮಾರ್ರೋ- ೦೬-೩೯) ; ಕಂಡು ನನ್ನನು ಮನಸಿಜನು ಬಿಲು 


ಬಿಲಖುಗಾಜರು (ಕುಮ್ಮಾರ್ರೋ. ೧೪-೦೩) ; ಸಲಂವುದು ಬಲರಾವಂ ಕೈಚಳೆಕನಲಿ| 6 | ' ಗೊಂಡು ಬಿಡದೆಸುತಿರ್ದನೆನ್ನನು (ನಿಶಾಗ. ೩-೪-೪). [ಬಿಲ್ಡ್‌ + ಕೊಳ್‌] 
ನೀ ಬಿಲುಗಾಅರೊಳಗೆ ತಪ್ಪಲ್ಲ (ಮೋಹತ. ೪೦-೩೬). ಬಿಲ್ಕಾಅ : ದಿ:ಹು ಬಿಲ್ದಾಣ, ಬಿಲುಜಾಣ (ನಾ). ಧನುರ್ವಿದ್ಯಯಲ್ಲಿ ನಿಪುಣನಾದವನು : 
ಕಾಅಂ, ಬಿಲ್ಕಾಅಂ, ಮೊನೆಕಾಅಂ (ಶಾತಾರೂ. ೧೬೧ ಉದಾ). ಬಿಲ್ಲಾ 5 ಎಳವೆಯೊಳ್‌ ಪರಸುತ್ತಿ ತಂದೆ ಬಿಲ್ಮಾಣನಾದೆ, ಗೆಲ್‌ (ಅಶೃತ್ಕಾ. ೩೦-೬೦೧): 
ನಡೆದನಗೊ ಬಿಲ್ಲಾರ (ಕಾಲೂರ. ಇ3೧60) ; ಈ ವಾಲ್ವರು ನಾಯ ಬಿಲ್ಮಾಣನಾಗು, ಜಸವಡೆಯ ಜಗದಲಿ ಕಂದ! (ಹೆಶೈರ. ೦೩-೪೨). 
ಗಳನ್ನು ಕೊಂದದ್ದು ಒಬ್ಬನೇ ಚತುರನಾದ ಬಿಲ್ಲಾರ (ಕಾಂತ೦ಾ-. ೨೨೦) - ಬಲುಜಾಣ : ಕಾಣಿಸಿತು ಕರ್ಬುರರ ಕದನದ ಶೋಣಿತಾಂಬುಧಿಯಗಲದಲಿ 
ಬಿಲ್ಲುಗಾರ : ಒಬ್ಬೊಬ್ಬ ಬಿಲ್ಲುಗಾರನಿಗೆ ಏಳು ಏಳು ಮಂದಿ ಹರಿಗೆ | 10: ಬಿಲುಜಾಣರೊಳಗಿನ್ನಾವ ವೀರನೊ ನಿಮ್ಮ ಪಿತನೆಂದ (Sados- a-೬-c3)- 
ಯವರನ್ನೂ ಸವರಿಸಿ ವ್ಯೂಹಂಗಳನ್ನು ಒಡ್ಡುಶ್ತಿದ್ದರು ಛೈವಾರೀ- ೨೩). (ಬಲ + ಜಾಣ] 
ಬಿಲ್ಲುಗಾಅ : ಗಾಡಿವಡೆದತಿಬಲ್ಲುಗಾಅನೆ ಸುವ್ವಿ ಎಂದವರು ಪಾಡಿದರು ಬಿಲ್ದಾಣಿಕೆ. ಬಿಲಂಜಾಣಿಕೆ (ನಾ). ಇ ಬಿಲುಜಾಣತನ : ದ್ರೋಣಂಗಂ 
(೦೧೫. ೨-೬೩); ಮನ ಬಂದ ಪರಿಯಲ್ಲಿ ಎಚ್ಚಾಡುವಾತ ಅರ್ತಿಕಾಜಿ ನಿನಗಂ ಬಿಲ್ದಾಣಿಕೆಯದು ಸಕ್ಕಸಮನೆ (ಕಮರ. ೧೨೨ ಪ್ರಯೋ); ವಬಪ್ಪುರಕೆ 
ನಲ್ಲದೆ ಬಿಲ್ಲುಗಾಜಿನಲ್ಲವಯ್ಯೂ (ಘನ. ೪೨-೩೭). [ಬಿಲ್‌ + -ಕಾಣ) ಸಾಣೆಯಲಗಿನ ಸರಳ ಸುರಿದುಎನ್ನೆಂತೊ ಬಿಲ್ದಾಣಿಕೆ ಕುಮಾರ ಕಂಠೀರವನ 
ಬಿಲ್ಲಾಅಿತನ, ಬಿಲುಗಾಅಿತನ. ಬಲ್ಲಾರತನ (ನಾ). ಬಿಲ್ಲು ಬಾಣಗಳನ್ನು |16|  ಜಗಜಟ್ಟೆ ಭಾಪೆಂದು ಸುರರುಲಿದರು (30ಕ್ರ. 94-೨0) ; ಮೆರಸುವೆ 
ಬಳಸುವ ಸಾಮರ್ಥ್ಯ ಕ ಧನುರ್ವಿದ್ಯೆಯ ಪ್ರೌಢಿಮೆ : ಅದರೆ ಸೊಗದಿ ಬಗೆಬಗೆಯಾ ಬಿಲ್ಜಾಣಿಕೆಯಾ | (ಹರಿ: ೦೭-೪೪). ಬಿಲುಜಾಣಿಕೆ : 
ಬಿಲ್ಲಾಅತನದೇಳ್ವೈ ಯೆಂತುಟೊೋ (ಕೈನಿರಾ. ೨೨-೩೪). ಬಿಲುಗಾಜತನ : ಬೋಳಿಯತನವೊ ಬಿಲುಜಾಣಿಕೆಯ ಬಿಂಕವೊ ನಿನಗೆ (ಕುವ್ಮಾಡಿ. ೨೦-೩೩). 
ಮನಗಲಿತನದಳವ ಬಿಲುಗಾಜತನದಳವ ಬಲಿಯಿರೇ ನಮ್ಮೊಡನೆ [ಬಿಲ್ಡ್‌ 4+ ಜಾಣಿಕೆ] 
ಮೆಚ್ಚಿಸಿ ಬಳಿಕ ಹಡೆಯಿರೆ ಬಿಸುದ (ಕುಪ್ಮಾಊ. ೯-೩೦). ಬಿಲ್ಲಾರತನ : ಬಿಲ್ದನಿ, ಬಿಲುದನಿ (ನಾ). ಧನುಸ್ಸಿನ ಹೆದೆಯ ನಾದ ; ಜ್ಯಾರವ : 
ಬೇರಿವವ ಗುಣಾಕೃತಿಗಳ್ಬೇರಿದು ಪನ್ನ ತಿಕೆ ಚುಗ ಬಿಲ್ಲಾ ರತನಂ $೦ ಬಜನಿಯ ಬಿಲ್ಲನಿಗೆ ರಮಣನ ತಾಗಿತಂಬೆಂದು ನೆಅ3 ಮೋಹದಿಂ ಪೊರಳ್ಹು ವು 
(ವರತ. ೩೬-೬೭). (ಬಿಲ್ದಾಅ + - ತನ) . ಕೆಲವು (ಜೈ ಮರಾ. ೨೪-೩೦). ಬಿಲುದನಿ : ಇವರ ಬಿಲುದನಿ ತುರಗ 
ಬಿಲ್ಲಾಅಿಕೆ, ಬಿಲ್ಲಾರಿಕೆ. ಬಿಲ್ಲುಗಾರಿಕೆ (ನಾ). ಇ ಬಿಲ್ಮಾಜಿತನ ; ಹೇಷುರವದ ಘಲ್ಲಣಿ . . . ದಿವಿಜನಿಕರದ ಸಾಧುವಾದದಿ ಭುವನ ಶಬ್ದಬ್ರಹ್ಮ 
ಅರಸನು ಪೊಸಬಲ್ಲಾ ಜಿ"ಕೆಯನು ಲು ಧರೆಯೊಳು ಜಸವಡೆದಿಹನು ಮಯುವಾಯ್ತೊಂದು ನಿಮಿಷದಲಿ (ಇುವ್ಕಾಕೆ. ೨೩೨೯).  [ಬಿಲ್ಮ್‌*ದನಿ]) 
(ತಂತ್ರ ೫90. ೦೫-೩)- ಬಲ್ಲಾರಿಕೆ : ಎನಿತೊ ಸೊಃಜಿಗದ ಬಿಲ್ಮಾರಿಕೆಯ ಬಿಲ್ಲಿ ರುವು, ಬಿಲುದಿರು, ಬಿಲುದಿರುವು (ನಾ). ಧನುಸ್ಸಿನ ಹಗ್ಗ ; 
ಕೆಯ್ತುಗಳ ಕಂಡಗೆ , . . ತಾನುಮಂತೆಸಗಬೆ:ಕೆಂಬುವ ಸ್ಫೂರ್ತಿಯಾದರೆ|26 ಹೆದೆ : “ಬಿಲ್ಬಿರುವಿನೊಳು . - . ಗುಣಮೆನಿಕ್ಕುಂ” (ಮಗರತ ೦೪೭-೩೭) ; 
ತಪ್ಪೊ (ಹಕ್ಕಿಕ. 0೭-೩೪): ಬಿಲ್ಲುಗಾರಿಕೆ ; ಮನಮೆನ್ನ ಕಡುಗುಶಿದೆ ಬಿಲ್ಲಿರುವಿನಬ್ಬರದ ಕೋಳಂಹಲಕೆ ಧರೆ ಬಿರಿಯೆ ನಡೆತಂದನು (ಕೈಮಿಳ3- 
ತಂದೆಯಾಗದ ಬಿಲ್ಲುಗಾರಿಕೆಯ ಕಲಿಯೆ 1 (ಕಶ್ಮಕ. ೨-೦೦) : ಹೊಸದೊಂದು ೪-೨೬) ; ಕಣೆಗಳಿಂ ಪಂಜರಂಗಳಂ ಬಿಲ್ಜಿರುವುಗಳಿಂ ಬಿಗಿನೇಣ್ಗಳೆ೦ - .. 
ಬಿಲ್ಲುಗಾರಿಕೆಯುನ್ನು ತೊ:ರಿದೆ (ಇಂಶಾಪ. ೧೩೦-೪೩). ಅಳವಡಿಸಿ. (ಕಕವಂ. 89-0೭). ಬಿಲುದಿರು : ನರನೆ ಹೊಕ್ಕವನಾದಡಯ್ಯನ 


[ಬಿಲ್ಲಾಅ + - ಇಕೆ] ಹ ಬವೆನ್ನ ದೆನುತ್ತ ಬಲುದಿರು ಮೊರೆಯೆ ಮೋಹರಗಡಲ ಕವಿಸಿದನಂದು 
ಬಿಲ್ಲೀಸು (ಕ್ರಿ). ಬಿಲ್ಲನ್ನು ಕೆತ್ತು, - ಹೆರೆ : ಮಾರ್ಗಣವಂ ಗಲ್‌ಗಟ್ಟೂ| 39]  ಗುರುಸೂನು (ಕುವ್ಕಾಂ. 5-೩೪). ಬಿಲುದಿರುವು : ಧರ್ಮಜ ಬಲುದಿರುವ 


ತಿರ್ಪ ಬಿಲ್ಲೀಸುವ ಬಾಣವಂಂ ತಿರುಪಿ ತಿರ್ದುವ. . . ವನೇಚರರಿಂ 
ಬಗೆಗೊಂಡುದಾ ವನಂ (8ಗಂ- 0೬-೦೬). ಬಿಲ್‌ + ಕೀಸ್ಮು) 
ಬಿಲ್ಲೊನೆ (ನಾ). ಬಿಲ್ಲಿನ ಕೊನೆ ; ಗೊಲೆ ; ಕೊಪ್ಪು: ಎನ್ನೆಡಗೈಯ 


ನೇವರಿಸಿ ನಿಂದನು ಸಮರಕನುವಾಗಿ (ಕುವ್ಮಾಕ. 9-೩6). 
[ಬಿಲ 4 ತಿರುವೃ] 


ಬಿಲ್ಪತ್ರೆ "ಬೆಲ್ಲವತ್ತ' ನೋ 
ಗುರ್ವಿಸುವ ಕರ್ಬಿನ ಬಿಲ್ಲೊನೆಯಲ್ಲಿ ಬಾರದಿರ್ಪನ್ನೆಗಂ . . . ಉಂಟು ಬಿಲ್ಪಲ್ಲೆ “ಬಿಲ್ವಲ್ಮೆ' ನೋ. 
ತನ್ನ ಕಡುಸೊರ್ಕು ಬಲ್‌ಕ್ಕದು ಪಾಟ್‌ ಪೋಗದೇ (ಕ್ನೀಣ. ೦೯೦). |55|ಬಿಲ್ಪಿಜ್ಜೆ (ನಾ). ಧನುರ್ವಿದ್ಯೆ ; ಬಿಲ್ಲಂವಿದ್ಯೆ : ನೆಲದ ಸಿರಿ, ಬಿಲ್ಬಿಜ್ಜೆ. 


[ಬಿಲ್‌ + ಕೊನೆ] 
`ಬಿಲ್ಗೊಪ್ಪು (ನಾ). = ಬಿಶ್ಲೊನೆ ಗೆ ಅಂದೆನ್ನ ಸಂತ ಭೀಮನಂ 
ಮುಳಿದು ಬಿಲ್ಲೊಪ್ಪಿನಿಂದಿಆ್‌ದ ಕರ್ಣ ನಯ್ಯನನಿಂದು ಕಾದಬೇಕೆಂದು 


ಮೈಬಲ್ಮೆ, ರಣಕೀರ್ತಿ. ಮೇಣ್‌ ಅರಸಕುವರಿಯತನಂ ತೃಣವಾಗಿ ಯಣ 
ವಾಗಿ ಕಾಣಿಸಿದುವು (34್ರಾಂಗ. ೨೪-೬೯೦): [ಬಿಲ್‌ + ಬಿಜ್ಜೆ] 
ಬಲ್ಪಿನ್ನಣ (ನಾ). ಧನುರ್ವಿದ್ಯೆಯಲ್ಲಿ ಹೊಂದಿರುವ ಪ್ರೌಢಿಮೆ... 


(ರಾವ5ಂ- 6-೬). [ಬಿಲ್‌ + ಕೊಪ್ಪ] ಪ್ರಾವೀಣ್ಯ : ಕಲ್ಲ ಬಲ್ಪಿ ನ್ನಣಕ್ಕಿಂಶಿದೆ. ಯುಕ್ತಂ ಭೀಷ್ಮನಾಮಕ್ಕಿದು 
ಬಿಲ್ಲೊಲೆ (ನಾ). ಇ ಬಿಲ್ಲೊನೆ : ಪೂಷಾದಿತ್ಕ ದಂತಂಗಳಂ ಜವದಿಂ|] ಸಮುಚಿತಂ (ಗರಾಯು. ೨-೩೦) : ಅಂತೆಚ್ಚ ಪುಳಿಂದ ಪುರಾಂತಕನ 
ಬಿಲ್ಗೊಲೆಯಿಂದುದಿರ್ಚಿ. . . ಅಮರನಿವಹಮಂ ಭಂಜಿಸಿದಂ (ಪೈತಂ. ೩೭- ಏಲ್ಬಿನ್ನಣಕ್ಕೆ ಬೆಅಗುವಟ್ಟು (ಕವಿಶಂ. ೪-೬೨ ವ): ಬಿಲ್ಪಿನ್ನಣದ ಬಳವಿಗಕ 

೦೧೦).- [ಬಿಲ್ಡ್‌ 4 ಗೊಲೆ,] ಮೂಲವೆಂದೆನಾದಡೆ ಕೇಳ | (ಹರರ. ೧೩-೩)- 


[ಬಿಲ್ಡ್‌ + ಬಿನ್ನಣ (ಆ ಬಿನ್ನಾಣ) ] 
ಬಿಲ್ಲ, (ನಾ). ಮಾರಾಟದ ವಸ್ತುಗಳನ್ನು ಖರೀದಿ ಮಾಡುವವನಂ- 
ಕೊಂಡುಕೊಳ್ಳುವವನು : “ಬಿಲ್ಲನೆನಲ್ಕಿ ಕೊಂಡವನೊೊಳುಂ” (ಕರ್ಕಾಪಿ- 
೨೭). [ಬಿಲ್‌ + ಅ] 


ಬಿಲ್ಲೊಳ್‌. ಬಿಲುಗೊಳು (ಕ್ರಿ)- ಧನುಸ್ಸನ್ನು ಹಿಡಿ ; ಶರಸಂಧಾನಕ್ಕೆ 
ಸಿದ್ಧವಾಗು ; ಅಂತು ವಿಕ್ರಮಾರ್ಜುನಂ ಬಿಲ್ಲೊಳಲುಂ ಭೀಮಸೇನಂ 
ಗದೆಗೊಳಲುಮಾಂಪುದರಿದಂ (ತಂತಫಾ. ೨-೪೦ ವ) : ಎಕ್ಕಡಮಂ ಮೆಟ್ಟಿ | 4 
ಬಿಲ್ಲೊಂಡು . . . ನಾಯಿಗಳ್ವೆ ರಸು ಸಿವಿಗೆಯನಿರಿಸಿ ನಡೆದು (ರರ್ಮಾಮ್ಮ. 


TT RETR ET rm eT ee 


ಆಸು] 
NAS 


[4 
al 


ಗ 
ಶ್ತ 
ತ 
N 
SH 


A 


itr A 


